ಕನ್ನಡ ಸಾಹಿತ್ಯ ಪರಿಷತ್ತಿನ 


ಕನ್ನಡ ನಿಘಂಟು 


ಏಳನೆಯ ಸಂಪುಟ 


“ಶಬ್ದ! ಪಾರಮಾರ್ಗಮಶಕ್ಕಂ” 
-ಕೇಶಿರಾಜ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : : ಬೆಂಗಳೂರು-೧೮ 
೧೯೯೩ 


KANNADA NIGHANTU - 7೦1.-1711 

Second Edition : 2010 

Published by : Kannada Sahitya Parishat 

Pampa Mahakavi Road, Chamarajapet, Bangalore - 560 018 
Pages : X+6481 to 7747 Price : Rs. 350=00 


ಮೊದಲನೆಯ ಮುದ್ರಣ - ೧೯೯೩ 
ಎರಡನೆಯ ಮುದ್ರಣ - ೨೦೧೦ 
ಪ್ರತಿಗಳು : ೨೦೦೦ 

ಬೆಲೆ : ಮುನ್ನೂರು ಐವತ್ತು ರೂಪಾಯಿಗಳು 


@ ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು (೨೦೧೦) 


ಅಧ್ಯಕ್ಷರು 


ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 


ಗೌರವ ಕಾರ್ಯದರ್ಶಿಗಳು 


ಪ್ರೊ. ಎಚ್‌.ಕೆ. ಮಳಲಿಗೌಡ 
ಶ್ರೀ ಟಿ.ಎಸ್‌. ದಕ್ಷಿಣಾಮೂರ್ತಿ 


ಗೌರವ ಕೋಶಾಧ್ಯಕ್ಷರು 


ಶ್ರೀ ಪುಂಡಲೀಕ ಹಾಲಂಬಿ 


ಮುದ್ರಣ: ರಾಜಾ ಪ್ರಿಂಟರ್ಸ್‌ 
ನಂ.೫೯, ೪ನೆ ಕ್ರಾಸ್‌, ಲಾಲ್‌ಬಾಗ್‌ ರಸ್ತೆ 
ಕೆ.ಎಸ್‌. ಗಾರ್ಡನ್‌, ಗಂಗಾಧರಪ್ಪ ಬ್ಲಾಕ್‌ 
ಬೆಂಗಳೂರು- ೫೬೦ ೦೨೭. 


ಕನ್ನಡ ನಿಘಂಟು ಸಂಪಾದಕ ಸಮಿತಿ 


(೧೯೯೨ನೆಯ ಡಿಸೆಂಬರ್‌ ತಿಂಗಳಿನಲ್ಲಿ ಇದ್ದಂತೆ) 


ಅಧ್ಯಕ್ಷರು 
ಪ್ರೊ. ಜಿ. ಎಸ್‌. ಗಾಯಿ, ಪಿಎಚ್‌.ಡಿ. 


ಪ್ರಧಾನ ಸಂಪಾದಕರು 
ಶ್ರೀ ಎನ್‌. ಬಸವಾರಾಧ್ಯ. ಎಂ.ಎ. 


ಸದಸ್ಯರು 


ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ ಬಿ.ಟಿ. 

ಡಾ. ಆರ್‌.ಸಿ. ಹಿರೇಮಠ, ಎಂ.ಎ,, ಪಿಎಚ್‌.ಡಿ. 
ಡಾ. ಹಾ.ಮಾ. ನಾಯಕ, ಎಂ.ಎ,, ಪಿಎಚ್‌.ಡಿ. 
ಡಾ. ಜಿ.ಎಸ್‌. ಶಿವರುದ್ರಪ್ಪ, ಎಂ.ಎ, ಪಿಎಚ್‌.ಡಿ 


. ಎಂ. ಚಿದಾನಂದಮೂರ್ತಿ, ಎಂ.ಎ. ಪಿಎಚ್‌.ಡಿ. 

. ಟಿ.ವಿ. ವೆಂಕಟ್ಟಾಚಲ ಶಾಸ್ತ್ರೀ, ಎಂ.ಎ. ಪಿಎಚ್‌.ಡಿ. 
ಮಿ 

. ಕೆ.ವಿ. ರಮೇಶ್‌, ಎಂ.ಎ. ಪಿಎಚ್‌.ಡಿ. 

. ಕೆ. ಕೃಷ್ಣಮೂರ್ತಿ, ಎಂ.ಎ ಬಿ.ಟಿ, ಪಿಎಚ್‌.ಡಿ. 


8888 


ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು 
ಡಾ. ಸಿದ್ಧಯ್ಯ ಪುರಾಣಿಕ, ಡಿ.ಲಿಟ್‌. 


ಪರಿಷತ್ತಿನ ಅಧ್ಯಕ್ಷರು 
ಶ್ರೀ ಗೊ.ರು. ಚನ್ನಬಸಪ್ಪ 


ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಪರಿಷತ್ತಿನ ಗೌರವ ಕೋಶಾಧಿಕಾರಿಗಳು 
ಪ್ರೊ. ಎಸ್‌. ಶ್ರೀನಿವಾಸನ್‌, ಎಂ.ಎ. ಪ್ರೊ. ಹೆಚ್‌.ಆರ್‌. ದಾಸೇಗೌಡ, ಎಂ.ಎ., ಬಿ.ಎಲ್‌. 


ಶ್ರೀ ಜಿ. ಚನ್ನವೀರಸ್ವಾಮಿ, ಎಂ.ಎ. ಬಿ.ಇಡಿ. 


ಕನ್ನಡ ನಿಘಂಟು ಕಚೇರಿಯ ಸಿಬ್ಬಂದಿ 


(೧೯೯೨ನೆಯ ಡಿಸೆಂಬರ್‌ ತಿಂಗಳಿನಲ್ಲಿ ಇದ್ದಂತೆ) 


ಪ್ರಧಾನ ಸಂಪಾದಕರು 
ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. 


ಉಪ ಸಂಪಾದಕರು 
ಶ್ರೀ ಟಿ. ಆರ್‌. ಮಹಾದೇವಯ್ಯ, ಎಂ.ಎ. 


ಸಹಾಯಕ ಸಂಪಾದಕರು 
ಶ್ರೀಮತಿ ಮ೦ಜುಳಾರಾವ್‌, ಎಂ.ಎ. 
ಶ್ರೀಮತಿ ಎಂ.ಎನ್‌. ಜಾನಕಮ್ಮ ಎಂ.ಎ. 
ಶ್ರೀಮತಿ ಉಮಾದೇವಿ, ಎಂ.ಎ 
ಶ್ರೀಮತಿ ವಿಜಯಲಕ್ಷ್ಮಿ, ಎಂ.ಎ 
ಶ್ರೀಮತಿ ಎ೦.ಎಸ್‌. ಸುಜಯ, ಎಂ.ಎ 
ಶ್ರೀ ಬಿ. ಆರ್‌. ಬಸವರಾಜ, ಎಂ.ಎ. 


ಪೂರ್ಣಕಾಲದ ಸಹಾಯಕರು 
ಶ್ರೀ ಕೆ.ಆರ್‌. ಶೇಷಗಿರಿ, ಎಂ.ಎ. 


ಬೆರಳಚ್ಚುಗಾರ್ತಿಯರು : ಶ್ರೀಮತಿ ಎ. ನೇತ್ರಾವತಿಬಾಯಿ, ಶ್ರೀಮತಿ ಸಿ. ಎನ್‌. ವಿಜಯಲಕ್ಷ್ಮಿ 


ಸಹಾಯಕರು : ಶ್ರೀ ರಾಘವೇಂದ್ರ ಪ್ರಸಾದ್‌, ಶ್ರೀ ಆರ್‌. ಶಂಕರಪ್ಪ, ಶ್ರೀ ರೇವಯ್ಯ, 


ಅಧ್ಯಕ್ಷರ ನುಡಿ 


"ನಿಘಂಟು ಎಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹನ್ನಿಘಂಟು' ಎಂದೇ ಖ್ಯಾತವಾಗಿರುವ ಈ 
ಮಹಾನಿಘಂಟಿನ ಎಂಟು ಸಂಪುಟಗಳನ್ನು ಅದು ಪ್ರಕಟವಾದ ೧೫ ವರ್ಷಗಳ ನಂತರ ಮತ್ತಷ್ಟು ಸುಂದರವಾಗಿ 
ಮರುಮುದ್ರಣಗೊಳಿಸಿ ಕನ್ನಡ ಕುಲಕೋಟಿಗೆ ಅರ್ಪಿಸಲು ನನಗೆ ಸಂತೋಷವೆನಿಸುತ್ತದೆ. ಕನ್ನಡ ಶಾಸ್ತ್ರೀಯ 
ಭಾಷೆಯ ಸ್ಥಾನಮಾನವನ್ನು ಪಡೆದುಕೊಂಡಿರುವುದು ಅದರ ಸಂಪನ್ನತೆ ಮತ್ತು ಅರ್ಹತೆಗಳಿಂದಾಗಿಯೇ 
ಎ೦ಬುದನ್ನು ಲೋಕದೆದುರು ಬಿಚ್ಚಿತೋರಿಸುವ ಸಾಧನಗಳಲ್ಲಿ ಮುಖ್ಯವಾದದ್ದು ಈ ಬೃಹತ್‌ ನಿಘಂಟು. 
ಕನ್ನಡದ ಸಮಸ್ತ ಜ್ಞಾನವನ್ನೂ ತನ್ನೊಳಗೆ ಐಕ್ಯಗೊಳಿಸಿಕೊಂಡಿರುವ ಈ ನಿಘಂಟಿನ ವಿವಿಧ ಸಂಪುಟಗಳಲ್ಲಿ 
ಶಬ್ದವೊ೦ದರ ಅರ್ಥ, ವಿವರಣೆ, ಉದಾಹರಣೆ ಒಮ್ಮೊಮ್ಮೆ ಅರ್ಧಪುಟವನ್ನು ದಾಟಿ ಒಂದು ಪುಟವನ್ನು 
ಆವರಿಸಿಕೊಂಡಿರುವುದುಂಟು. 


ಕ್ರಿಶ.೪೫೦ರ ಹಲ್ಮಿಡಿಶಾಸನದಿಂದ ಪ್ರಾರಂಭವಾಗಿ ಈ ಸಂಪುಟ ಯೋಜನೆ ಅನುಷ್ಠಾನಗೊಂಡ 
೧೯೯೫ರವರೆಗೆ ಕನ್ನಡದಲ್ಲಿ ಪ್ರಕಟವಾದ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳಿಂದಲೂ ಉಲ್ಲೇಖಗಳನ್ನು 
ನೀಡಲಾಗಿರುವುದು, ಕೆಲವೊಮ್ಮೆ ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಪ್ರಾಪ್ತವಾಗುವ ಸಂದರ್ಭಗಳನ್ನು 
ಜೊತೆಗಿರಿಸಿ ಕೊಟ್ಟಿರುವುದು, ಪ್ರತಿಯೊಂದು ಶಬ್ದವನ್ನೂ ನಾಮಪದ ಅಥವಾ ಕ್ರಿಯಾಪದವೆಂದು ಖಚಿತವಾಗಿ 
ವಿಂಗಡಿಸಿಕೊಂಡಿರುವುದು, ಅರ್ಥ ಸ್ಪಷ್ಟೀಕರಣಕ್ಕೆಂದು ಉದಾಹರಣೆಯಾಗಿ ಕೊಟ್ಟಿರುವ ವಾಕ್ಯ ಅಥವಾ 
ವಾಕ್ಯತುಂಡುಗಳೇ ಮೂಲಕಾವ್ಯವನ್ನು ಓದಬೇಕೆನ್ನುವ ಆಸಕ್ತಿಯನ್ನು ಹುಟ್ಟಿಸುವುದು - ಈ ಎಲ್ಲ ಅಂಶಗಳು 
ಇದರ ಅಪೂರ್ವತೆಯನ್ನು ಎತ್ತಿ ಹಿಡಿಯುವ ಸಾಕ್ಷಿಕಲ್ಲುಗಳಾಗಿವೆ. ನಿಘಂಟು ಎನ್ನುವುದೇ ತುಂಬ ವೈಜ್ಞಾನಿಕವಾದ, 
ಒಂದು ಭಾಷೆಯ ಸೃಜನ ಸಾ ಸಾಹಿತ್ಯದಷ್ಟೇ ೇ ಪ್ರಮುಖವಾದ, ಭಾಷೆಯಲ್ಲಿರುವ ಶಬ್ದಗಳನ್ನು ಶುದ್ಧವಾಗಿ 
ಉಚ್ಚರಿಸಬೇಕೆಂದು ತಿಳಿಸಿಕೊಡುವ ರಚನೆಯಾಗಿರುವುದರಿಂದ ಜ್ಞಾನೇಂದ್ರಿಯಗಳೆಲ್ಲದರ ಎಚ್ಚರದ ದುಡಿಮೆಯನ್ನು 
ಬಯಸುತ್ತದೆ. ಕನ್ನಡದ ಅಭಿಮಾನವನ್ನು ಮೈತುಂಬಿಕೊಂಡ ಘನ ವಿದ್ವಾಂಸರ ಸತತ ಪರಿಶ್ರಮದಿಂದ ಈ 
ಯೋಜನೆ ಶಿಸ್ತುಬದ್ಧವಾಗಿ ಯಶಕಂಡಿದೆ. ಮೊದಲ ಮುದ್ರಣದ ೧೦,೦೦೦ ಪ್ರತಿಗಳು ಕೆಲವೇ ವರ್ಷಗಳಲ್ಲಿ 
ಕನ್ನಡಿಗರ ಮನೆಯ ಕಪಾಟುಗಳನ್ನು, ಗ್ರಂಥಭಂಡಾರಗಳನ್ನು, ಶಾಲೆಕಾಲೇಜುಗಳನ್ನು ಅಲಂಕರಿಸಿದ್ದರಿಂದ 
ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯತಾಭಾವವನ್ನು ತಳೆಯುವಂತಾಯಿತು. ಆದರೆ ನಿಘಂಟುವಿನ ಉಪಯುಕ್ತತೆಯನ್ನು 
ತಡವಾಗಿ ಅರ್ಥಮಾಡಿಕೊಂಡವರು ಅಂದಿನಿಂದ ಇಂದಿನವರೆಗೆ ಸಾಹಿತ್ಯ ಪರಿಷತ್ತಿಗೆ ದೂರವಾಣಿ ಕರೆ 
ಮಾಡಿ, ಮಾರಾಟ ವಿಭಾಗದಲ್ಲಿ ವಿಚಾರಿಸಿ, ಪುಸ್ತಕ ಮಳಿಗೆಗಳಲ್ಲಿ ಹುಡುಕಾಡಿ ಸಿಗದೆ ನಿರಾಶರಾಗಿದ್ದಾರೆ. 
ಮರುಪ್ರಕಟಿಸುವಂತೆ ಒತ್ತಾಯ ಮಾಡಿದ್ದಾರೆ. 


ಎಂಟು ಸಂಪುಟಗಳಲ್ಲಿ, ಒಂಬತ್ತು ಸಾವಿರಕ್ಕಿಂತಲೂ ಅಧಿಕ ಪುಟಗಳ ವಿಸ್ತಾರದಲ್ಲಿ ಹರಡಿಕೊಂಡಿರುವ, 
ಎಲ್ಲರ ಮನೆಯನ್ನೂ ಬೆಳಗಬೇಕಾಗಿರುವ ಈ ನಿಘಂಟನ್ನು ಮುದ್ರಿಸುವುದಾಗಲೀ, ಮುದ್ರಿತ ಪ್ರತಿಗಳನ್ನು 
ಒಂದೆಡೆ ಜೋಡಿಸಿಡುವುದಾಗಲೀ, ಮಾರಾಟದ ವ್ಯವಸ್ಥೆ ಮಾಡುವುದಾಗಲೀ, ಹೆಚ್ಚಿನ ಪ್ರಮಾಣದಲ್ಲಿ ಒಂದು 


ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದಾಗಲೀ ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಈ ಅಸಾಧ್ಯವನ್ನು 
ಸಾಧ್ಯವಾಗಿಸುವ ಧೈರ್ಯೋತ್ಸಾಹಗಳು ಪರಿಷತ್ತಿನೊಡಲಲ್ಲಿ ಚಿಮ್ಮುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 
ಕಾರಣವಾಯಿತೆಂದರೆ ಅದನ್ನು ಯಾರೂ ಅತಿಶಯೋಕ್ತಿಯೆಂದು ಭಾವಿಸಬೇಕಾಗಿಲ್ಲ. ಕರ್ನಾಟಕ -ರಾಜ್ಯ 
ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾತುಗಳನ್ನು ಪ್ರೀತಿಯಿಂದ ಆಲಿಸುತ್ತಿರುವುದು, ಕನ್ನಡ ಸಾಹಿತ್ಯ 
ಪರಿಷತ್ತನ್ನು ಕನ್ನಡದ ಸಾರ್ವಭೌಮ ಪ್ರತಿನಿಧಿಯೆಂದೇ ಭಾವಿಸುತ್ತಿರುವುದು ಕನ್ನಡದ ಭಾಗ್ಯವೆಂದೇ ಹೇಳಬೇಕು. 
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪನವರು ಹಲವು ಒತ್ತಡಗಳ ನಡುವೆಯೂ 
ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸುತ್ತಿರುವುದು, ಸಮಾರಂಭಗಳಲ್ಲಿ 
ಕೊಟ್ಟ ಆಶ್ವಾಸನೆಗಳನ್ನು ಅತಿಶೀಘ್ರವಾಗಿ ಅನುಷ್ಠಾನಗೊಳಿಸುತ್ತಿರುವುದು, ಪರಿಷತ್ತಿನ ಎಲ್ಲಾ ಯೋಜನೆಗಳಿಗೂ 
ಹಸಿರು ನಿಶಾನೆ ತೋರುತ್ತಿರುವುದು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖ್ಯಮಂತ್ರಿ - ಕನ್ನಡ ಸಂಸ್ಕೃತಿ 
ಮಂತ್ರಿಗಳ ಕಚೇರಿಯ ಹೊರಗೆ ಕಡತಗಳೊಂದಿಗೆ ಗಂಟೆಗಟ್ಟಲೆ ಕಾಯುತ್ತಿದ್ದುದನ್ನು ತಪ್ಪಿಸಿರುವುದು, ಅಖಿಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ತಾಲ್ಲೂಕು ಸಮ್ಮೇಳನಗಳವರೆಗೆ ಎಲ್ಲವೂ ಅದ್ಧೂರಿಯಾಗಿ ನಡೆಯಲು 
ಬೇಕಾದಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡುತ್ತಿರುವುದು - ಇಂಥವನ್ನೆಲ್ಲಾ ಕಂಡಾಗ ಪರಿಷತ್ತಿನ 
ಅಧ್ಯಕ್ಷನಾಗಿ ನನಗೆ ಮನಸ್ಸು ತುಂಬಿ ಬರುತ್ತದೆ. ಆರುಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞತಾ 
ಕುಸುಮಗಳನ್ನು ಅರ್ಪಿಸಬೇಕೆನ್ನಿಸುತ್ತದೆ. "ಕನ್ನಡದ ಮುಖ್ಯಮಂತ್ರಿ' “ಕನ್ನಡಿಗರ ಮುಖ್ಯಮಂತ್ರಿ' ಎಂದು 
ಅಭಿಮಾನದಿಂದ ನುಡಿಯಬೇಕೆನ್ನಿಸುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ 
ಪರಿಷತ್ತಿನ ಬಗೆಗಿನ ಈ ಅಖಂಡ ಪ್ರೀತಿ ಹೀಗೇ ಮುಂದುವರಿಯಲೆಂದು ಆಶಿಸುತ್ತೇನೆ. 


* ಕರ್ನಾಟಕ ಸರ್ಕಾರ ನಿಘಂಟು ಯೋಜನೆಯ ಮಹತ್ವವನ್ನು ಮನಗಂಡು ಒಂದು ಕೋಟಿ 
ರೂಪಾಯಿಗಳನ್ನು ಸಾಹಿತ್ಯ ಪರಿಷತ್ತಿಗೆ ಉದಾರವಾಗಿ ನೀಡಿದೆ. ಸರ್ಕಾರ ಹಣ ನೀಡಿರುವುದು ಪರಿಷತ್ತಿಗಾದರೂ 
ಇದು ಜನತೆಯ ಹಣ ಮತ್ತು ಇದರ ಅಂತಿಮ ಫಲಾನುಭವಿಗಳೂ ಜನತೆಯೇ. ಈ ಎಚ್ಚರವನ್ನಿರಿಸಿಕೊಂಡೇ 
ಸಾಹಿತ್ಯ ಪರಿಷತ್ತು ಬಹುಬೇಡಿಕೆಯ ಬೃಹನ್ನಿಘಂಟಿನ ಎಂಟು ಸಂಪುಟಗಳನ್ನು ಪುನರ್ಮುದ್ರಣಗೊಳಿಸುತ್ತಿದೆ. 
ಸರ್ಕಾರದ ಉದಾರ ಆರ್ಥಿಕ ನೆರವಿನ ಪರಿಣಾಮವಾಗಿ ನಿಘಂಟಿನ ಬೆಲೆಯನ್ನು ಸಾಮಾನ್ಯರೂ ಕೊಳ್ಳಲು 
ಮನಸ್ಸು ಮಾಡುವಂತೆ ಕಡಿಮೆಗೊಳಿಸಲಾಗಿದೆ. ಭಾಷೆ ಮತ್ತು ಸಾಹಿತ್ಯಾಭಿಮಾನದ ಸಂಕೇತವೆಂಬಂತೆ ಈ 
ಯೋಜನೆಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ರಾಜ್ಯ ಸರ್ಕಾರವನ್ನು ಹಾಗ ಕನ್ನಡ ಸಂಸ್ಕೃತಿ 
ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಜಯರಾಮರಾಜೇ ಅರಸ್‌ ಮತ್ತು ನಿರ್ದೇಶಕರಾದ 
ಶ್ರೀ ಮನು ಬಳಿಗಾರ್‌ ಅವರುಗಳನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೃತಜ್ಞತೆಯಿಂದ 
ಸ್ಮರಿಸುತ್ತದೆ. ನಿಘಂಟು ಯೋಜನೆ ಪ್ರಾರಂಭವಾದಾಗ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಶ್ರೀ ಜಿ. ನಾರಾಯಣರಿಂದ 
ಮೊದಲಗೊಂಡು ಮುಕ್ತಾಯವಾದಾಗ ಅಧ್ಯಕ್ಷರಾಗಿದ್ದ ಡಾ. ಸಾ.ಶಿ. ಮರುಳಯ್ಯನವರವರೆಗೆ ಇದನ್ನು ಆಸಕ್ತಿಯಿಂದ 
ಮುನ್ನಡೆಸಿಕೊಂಡು ಬಂದ ಎಲ್ಲ ಅಧ್ಯಕ್ಷರುಗಳಿಗೂ ನಿಘಂಟು ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಸಂಪಾದಕರು, 
ಸಿಬ್ಬಂದಿ ವರ್ಗದವರಿಗೂ ಅಂದವಾಗಿ ಮುದ್ರಿಸಿಕೊಟ್ಟ ರಾಜಾ ಪ್ರಿಂಟರ್ಸ್‌ನವರಿಗೂ ಮತ್ತು ಅವರ ಸಿಬ್ಬಂದಿ 
ವರ್ಗದವರಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಮರುಮುದ್ರಣದ ಈ ನಿಘಂಟಿನ 
ಸಂಪುಟಗಳನ್ನು ಕನ್ನಡ ಜನತೆ ಪ್ರೀತಿ ವಿಶ್ವಾಸಗಳಿಂದ ಬರಮಾಡಿಕೊಳ್ಳುವರೆಂದು ನಂಬಿದ್ದೇನೆ. 


ಬೆಂಗಳೂರು ಡಾ. ನಲ್ಲೂರು ಪ್ರಸಾದ್‌ ಆರ್‌.ಕೆ. 
೫-೬-೨೦೧೦ ಅಧ್ಯಕ್ಷರು 


ಅರಿಕೆ 


ನ್ನಡ ಸಾಹಿತ್ಯ ಪರಿಷತ್ತು ಕೈಕೊಂಡಿರುವ ಕನ್ನಡ ನಿಘಂಟು ಕಾರ್ಯ, ಕರ್ನಾಟಕ ಸರ್ಕಾರದ ಒಂದು ವಿಶೇಷ 
ಸಾರಸ್ವತ ಯೋಜನೆಯಾಗಿದೆ. ಭಾರತೀಯ ಭಾಷೆಗಳಲ್ಲಿಯೇ ವಿಶಿಷ್ಟವಾಗಿ ರಚನೆಯಾಗುತ್ತಿರುವ ಈ ನಿಘಂಟು ಹಲವು 
ಭಾಷೆಗಳ ನಿಘಂಟುಗಳಿಗೆ ಮಾದರಿಯೆಂಬಂತಿದೆ. ಭಾಷಾಶಾಸ್ತ್ರ ನಿಯಮಗಳಿಗೆ ಅನುಸಾರವಾಗಿ, ಚಾರಿತ್ರಿಕ ವಿವರಣೆಗಳಿಂದ 
ಕೂಡಿ ಸಿದ್ಧವಾಗಿರುವ ಈ ನಿಘಂಟು ಪ್ರಮಾಣಭೂತವೂ ಸಮಗ್ರವೂ ಆಗಿದೆ. 


ಕನ್ನಡ ನಿಘಂಟು ಯೋಜನೆ ಪ್ರಾರಂಭವಾದಾಗ ಅದು ಇಷು ವ್ಯಾಪಕವಾಗಿ ಬೆಳೆಯುವುದೆಂಬ ಕಲ್ಪನೆ ಯಾರಿಗೂ 
ಇರಲಿಲ್ಲ. ಪ್ರಾರಂಭದಲ್ಲಿ, ಸರ್ಕಾರದ ಒಂದು ಲಕ್ಷ ರೂಪಾಯಿಗಳ ಅನುದಾನದ ಮೂಲಕ ೧೯೫೪ನೆಯ ಇಸವಿ ಅಕ್ಟೋಬರ್‌ 
ತಿಂಗಳು ೧೮ನೆಯ-ತಾರೀಖು ಈ ಕಾರ್ಯ ಪ್ರಾರಂಭವಾಯಿತು. ಆಗ ನಿಘಂಟನ್ನು ಒಂದೇ ಸಂಪುಟದಲ್ಲಿ ಮುಗಿಸಂವ 
ಯೋಚನೆಯಿತ್ತು. ೧೯೫೮ರ ಹೊತ್ತಿಗೆ ಕನ್ನಡ ನಿಘಂಟಿನ ರೂಪರೇಖೆಗಳು ಸ್ಟ ಸ್ವಲ್ಪಮಟ್ಟಿಗೆ ವಿಸ್ತೃತಗೊಂಡವು. ಆಗ ಈ 
ಯೋಜನೆಗೆ ಒಂದುಲಕ್ಷ ರೂಪಾಯಿ ಸಾಲದು ಎನ್ನಿಸಿತು. ಏಕೆಂದರೆ ನಿಘಂಟನ್ನು ಒಂದೇ ಸಂಪುಟದಲ್ಲಿ ಮುಗಿಸಲು 
ಸಾಧ್ಯವಾಗುವುದಿಲ್ಲವೆನ್ನುವುದು ಮನವರಿಕೆಯಾಯಿತು. ಇದಕ್ಕಾಗಿ ಸರ್ಕಾರವು ನೇಮಿಸಿದ ಬಿ. ಎಂ. ಕೃಷ್ಣನ್‌ ಸಮಿತಿ 
ಸಂಬಂಧಪಟ್ಟವರೊಡನೆ ಸಮಾಲೋಚನೆ ನಡೆಸಿ ಒಂದು ವರದಿಯನ್ನು ನೀಡಿತು. ಅದರಲ್ಲಿ ನಿಘಂಟನ್ನು ಐದಂಸಾವಿರ 
ಪುಟಗಳ _ ನಾಲ್ಕುಸಂಪುಟಗಳಲ್ಲಿ ೧೯೬೬ರ ವೇಳೆಗೆ ಹೊರತರಬೇಕೆಂದು ಸೂಚಿಸಲಾಯಿತು. ಈ ಹದಿನೈದುಲಕ್ಷ 
ರೂಪಾಯಿಗಳ ಯೋಜನೆಯನ್ನು ಸರ್ಕಾರವು ೧೯೬೧ನೆಯ ಮೇ ತಿಂಗಳು ೨೯ರಂದು ಅಂಗೀಕರಿಸಿತು. 


ಮೊದಲಿಗೆ ನಿಘಂಟು ರಚನೆಗೆ ಅಗತ್ಯವಾದ ಶಬ್ದಸಂಗ್ರಹ ಕಾರ್ಯ: ತ್ತ ್ವೌರಿತವಾಗಿ ನಡೆಯಿತು. ನಿಘಂಟುಕಾರ್ಯಕ್ಕೆ 
ಸಮರ್ಥವಾದ ಸಿಬ್ಬಂದಿ ದೊರೆಯದೆ ನಿಘಂಟು ರಚನೆ ವಿಳಂಬವಾಯಿತು. ನಿಘಂಟಿನ ಕರಡುಪ್ರತಿಯ ಸಿದ್ಧತೆ, ಪರಿಷ್ಕರಣ, 
ಸಂಪಾದಕ ಸಮಿತಿಯಲ್ಲಿ ಅದರ ವಿವರವಾದ. ಚರ್ಚೆ, ಅನುಮೋದನೆ, ಮುದ್ರಣಪ ತಿಯ ಸಿದ್ಧತೆ- ಈ ವಿವಿಧ ಹಂತಗಳು 


ಸಾಕಷ್ಟು ಸಮಯವನ್ನು ತೆಗೆದುಕೊಂಡುವು. ಇಂತಹ ವಿದ್ವ ್ವ್ವತ್‌ಕಾರ್ಯ ತ್ವರಿತವಾಗಿ ಮುಗಿಯುವ ಸ್ವರೂಪದ್ಧಲ್ಲವೆಂಬುದೂ 
ಆಗ ಅನುಭವಕ್ಕೆ ಬಂದಿತು. 


ನಿಘಂಟಿನಲ್ಲಿ ಬಳಸಿರುವ ಹಲವು ಬಗೆಯ ಅಕ್ಷರಗಳು, ಚಿಹ್ನೆಗಳು ಮತ್ತು ಅದರ ವಿಶಿಷ್ಟ ವಿನ್ಯಾಸ ಮೊದಲಾದುವು 
ಗಳಿಂದಾಗಿ ಮುದ್ರಣಕಾರ್ಯವನ್ನು ಶೀಘ್ರವಾಗಿ. ಮುಗಿಸಲು ಸಾಧ್ಯವಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ನಿಘಂಟಿನ ನಾಲ್ಕು 
ಸಂಪುಟಗಳು ಕ್ರಮವಾಗಿ ೧೯೭೦, ೧೯೭೬. ೧೯೭೭ ಮತ್ತು ೧೯೭೯ರಲ್ಲಿ ಪ್ರಕಟವಾದುವು. 


ಹಿಂದೆ ಯೋಚಿಸಿದ್ದಂತೆ ಕನ್ನಡ ನಿಘಂಟು ಐದುಸಾವಿರ ಪುಟಗಳ ನಾಲ್ಕುಸಂಪುಟಗಳಲ್ಲಿ ಮುಗಿಯುವುದಿಲ್ಲ 
ವೆಂಬುದು ಮನವರಿಕೆಯಾಯಿತು. ಇದಕ್ಕೆ ಕಾರಣಗಳೇನೆಂದರೆ : ಅಪ್ರಕಟಿತ ಹಸ್ತಪ್ರತಿಗಳಿಂದ, ಅಧಿಕಸಂಖ್ಯೆಯ ಶಾಸನ 
ಗಳಿಂದ ಶಬ್ದಗಳನ್ನು ಸಂಗ್ರಹಿಸಲಾಗಿತ್ತು ; ಪ್ರಾದೇಶಿಕ ಭಾಷೆಯ ವಿಶಿಷ್ಟಪದಗಳ ಸೇರ್ಪಡೆಗೂ ಅವಕಾಶ ನೀಡಲಾಗಿತ್ತು. 
ಇದರಿಂದಾಗಿ ಶಬ್ದ ಸಂಗ್ರಹ ಹೆಚ್ಚಿತು ; ನಿಘಂಟಿನ ವ್ಯಾಪ್ತಿ ಬೆಳೆಯಿತು. ನಾಲ್ಕುಸಂಪುಟಗಳ ಯೋಜನೆ ಎಂಟುಸಂಪುಟಗಳ 
ಯೋಜನೆಯಾಗಬೇಕಾದುದು ಅನಿವಾರ್ಯವಾಯಿತು. ಈ ಎಲ್ಲ ಅಂಶಗಳನ್ನೂ ಸರ್ಕಾರದ ಗಮನಕ್ಕೆ ತಂದು ಹೆಚ್ಚಿನ 
ಧನಸಹಾಯಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರ ಈ ಯೋಜನೆಯ ಮಹತ್ತ್ವವನ್ನು ಮನೆಗಂಡು 
ಹೆಚ್ಚಿನ ಅನುದಾನಕ್ಕೆ ಒಪ್ಪಿಗೆಯನ್ನೂ ನೀಡಿತು. ಸರ್ಕಾರ ಮತ್ತೆ ಕೊಟ್ಟ ಶ್ಚ ಅವಧಿ ಮತ್ತು ಅನುದಾನ ಸಾಲದೆಹೋದಾಗ, ಅದು 


ಮರುಪರಿಶೀಲನೆ ಮಾಡಿ ಅಗತ್ಯವಾದ ಕಾಲಾವಕಾಶಿವನ್ನೂ ಧನಸಹಾಯವನ್ನೂ ಒದಗಿಸಿ ಈ ಯೋಜನೆ ಮುಂದುವರಿಯಲು 
ಅವಕಾಶಮಾಡಿಕೊಟ್ಟಿತು. 


ಐದನೆಯ ಸಂಪುಟ ಮುದ ಣಕ್ಕೆ ಸಿದ್ಧವಾಗಿದ್ದರೂ ಅನಿವಾರ್ಯ ಕಾರಣಗಳಿಂದ ಅದನ್ನು ಅಚ್ಚುಮಾಡಲು ಎಂಟು 
ವರ್ಷಗಳ್ಳು ಕಾಯಬೇಕಾಯಿತು. ಅದು ೧೯೮೭ರಲ್ಲಿ ಹೊರಬಂದಿತು. ಅನಂತರ ಆರನೆಯ ಸಂಪುಟವು ೧೯೯೦ರಲ್ಲಿ 
ಮೈಸೂರಿನಲ್ಲಿ ಜರುಗಿದ ೬೦ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಬಿಡುಗಡೆಯಾಯಿತು. 


ಈಗ ನಿಘಂಟಿನ ಉಳಿದ ಭಾಗಗಳ ಹಸ್ತಪ್ರತಿಯ ಸಿದ್ಧತೆ ಮುಗಿದಿದೆ. ಅದರ ಬಹುಭಾಗವನ್ನು ್ನಿ ಸಂಪಾದಕ ಸಮಿತಿ 
ಪರಿಶೀಲಿಸಿದೆ. ಈ ಏಳನೆಯ ಸಂಪುಟದಲ್ಲಿ " ಬಲ್ಯ? ಶಬ್ದದಿಂದ ಲಕಾರದ ಎಲ್ಲ ಶಬ್ದಗಳೂ ಸೇರ್ಪಡೆಯಾಗಿವೆ. 
ಇನ್ನುಳಿದ ಅಕ್ಷರಗಳ ಶಬ್ದಗಳು ಕೊನೆಯದಾದ ಎಂಟನೆಯ "ಸಂಪುಟದಲ್ಲಿ ಸೇರ್ಪಡೆಯಾಗಲಿವೆ. ಸರ್ಕಾರಿ 


ಮುದ್ರಣಾಲಯದವರು ನಿಘಂಟು ಮುದ್ರಣಕ್ಕಾಗಿ ವಿಶೇಷ ಏರ್ಪಾಡುಗಳನ್ನು ಮಾಡಿ ಕೆಲವು ತಿಂಗಳುಗಳಲ್ಲಿಯೇ ಈ 
ಕಾರ್ಯವನ್ನು ಮುಗಿಸಿಕೊಟ್ಟಿದ್ದಾರೆ- ಇದಕ್ಕೆ ನೆರವಾದ ಸರ್ಕಾರಿ ಮುದ್ರಣಾಲಯದ ಹಿಂದಿನ ನಿರ್ದೇಶಕರಾದ 
ಶ್ರೀ ಇ. ಕೃಷ್ಣನಾರಾಯಣ ಮತ್ತ ಈಗಿನ ನಿರ್ದೇಶಕರಾದ ಶ್ರೀ ಡಿ. ಎಸ್‌. ಅಶ್ವಥ್‌ ಅವರಿಗೆ ಮತ್ತು ಅವರ ಸಹಾಯಕ 
ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಧನ್ಯವಾದಗಳು. 


ಕನ್ನಡ ನಿಘಂಟಿನ ಸಂಪಾದಕ ಸಮಿತಿಯಲ್ಲಿ ನಾಡಿನ ಪ್ರಸಿದ್ಧ ವಿದ್ವಾಂಸರು ಇದ್ದುಕೊಂಡು ತಮ್ಮ ಜ್ಞಾನಾನುಭವಗಳ 
ಬೆಳಕು ಚೆಲ್ಲಿ ಈ ಕೋಶ ಶಾಸ್ತ್ರೀಯವಾಗಿ ರೂಪುಗೊಳ್ಳಲು ಕಾರಣರಾಗಿದ್ದಾರೆ. ಕಾಲಕಾಲಕ್ಕೆ ಅವರ ಸಲಹೆ ಸಹಕಾರಗಳು 
ಈ ಸಂಪುಟದ ಸಿದ್ಧತೆಯಲ್ಲಿಯೂ ದೊರೆತಿವೆ. ಇವರೆಲ್ಲರಿಗೂ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. 


ಏಳನೆಯ ಸಂಪುಟದ ಸಿದ್ಧತೆಯಲ್ಲಿ ೧೯೯೨ರ ಫೆಬ್ರುವರಿ ತಿಂಗಳವರೆಗೆ ಅಧ್ಯಕ್ಷರು ಹಾಗೂ ಪ್ರಧಾನ ಸಂಪಾದಕರಾಗಿ 
ಪ್ರೊ. ಜಿ. ವೆಂಕಟಸಂಬೃಯ್ಯನವರು ಸಲ್ಲಿಸಿರುವ ಸೇವೆಯನ್ನು ನಾವು ವಿಶ್ವಾಸದಿಂದ ನೆನೆಯಂತ್ತೇವೆ. 


ಕನ್ನಡ ನಿಘಂಟು ಸಿಬ್ಬಂದಿವರ್ಗ ನಿಘಂಟು ರಚನೆಯಲ್ಲಿ ನುರಿತವರಾಗಿದ್ದಾರೆ. ನಿಘಂಟು ಬರವಣಿಗೆ, ಪರಿಷ್ಕರಣ, 
ಕರಡುಪರಿಶೀಲನೆ ಮೊದಲಾದ ಎಲ್ಲ ಹಂತಗಳಲ್ಲೂ ಸಮರ್ಪಣಬುದ್ಧಿಯಿಂದ ದುಡಿದಿದ್ದಾರೆ. ಅವರ ಸಹಕಾರವನ್ನಿಲ್ಲಿ 
ಸ್ಮರಿಸುತ್ತೇವೆ. 


ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಗೊ. ಶು. ಚನ್ನಬಸಪ್ಪ, ಗೌರವ ಕಾರ್ಯದರ್ಶಿಗಳಾದ ಪ್ರೊ. ಎಸ್‌. ಶ್ರೀನಿವಾಸನ್‌ 
ಹಾಗೂ ಶ್ರೀ ಜಿ. ಚನ್ನವೀರಸ್ವಾಮಿ, ಗೌರವ ಕೋಶಾಧಿಕಾರಿಗಳಾದ ಪ್ರೊ॥ ಹೆಚ್‌. ಆರ್‌. ದಾಸೇಗೌಡ ಇವರೆಲ್ಲರೂ ಈ 
ಸಂಪುಟ ಹೊರಬರಲು ಒತ್ತಾಸೆ ನೀಡಿದ್ದಾರೆ. ಅವರಿಗೆ ನಮ್ಮ ವಂದನೆಗಳು ಸಲ್ಲುತ್ತವೆ. 

ಕೊನೆಯದಾದ ಎಂಟನೆಯ ಸಂಪುಟವನ್ನೂ ಸಹ ಇಷ್ಟರಲ್ಲಿಯೇ ಪೂರಯಿಸುವ ಭರವಸೆ ನೀಡುತ್ತ. ಈ ಸಂಪುಟವನು 
ಕನ್ನಡ ಜನತೆಯ ಕೈಯಲ್ಲಿಡುತ್ತಿದ್ದೇವೆ. ಪ್ರಾಜ್ಞರು ಈ ಏಳುಸಂಪುಟಗಳನ್ನೂ ಪರಿಶೀಲಿಸಿ ನಿಘಂಟಿನ - ಉತ್ತಮಿಕೆಗೆ 
ನೀಡುವ ಎಲ್ಲ ಸಲಹೆ ಸೂಚನೆಗಳನ್ನು ನಾವು ಕೃತಜ್ಞತೆಯಿಂದ ಸ್ವೀಕರಿಸುತ್ತೇವೆ. 


ಡಾ| ಜಿ. ಎಸ್‌. ಗಾಯಿ ಎನ್‌. ಬಸವಾಗಾಧ್ಯ 
ಅಧ್ಯಕ್ಷರು ಪ್ರಧಾನ ಸಂಪಾದಕರು. 


ಕನ್ನಡ-ಕನ್ನಡ ಬೃಹನ್ನಿಘಂಟು ಪ್ರಕಟಣೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಮ್ಮೆಯ ಸಾಧನೆಗಳಲ್ಲೊಂದು. ಕನ್ನಡಕ್ಕೆ 
ಒಂದು ಆಧಾರಭೂತವಾದ ಸಪ್ರಮಾಣವಾದ ಸಮಗ್ರ ನಿಘಂಟು ಅಗತ್ಯವೆಂಬ ಬಹುಜನ ಆಸಕ್ತರ ಅಭಿಲಾಷೆಯೊಂದಿಗೆ 
ಪ್ರುರಂಭವಾದ ನಿಘಂಟು ಯೊ:ಜನೆ ಮೊದಲು ಐಡು ಸಂಪುಟಗಳಿಗೆ ಮುಗಿಯುವುದೆಂದು ಭಾವಿಸಲಾಗಿತ್ತು. ಕನ್ನಡದ 
ಅಗಾಧವಾದ ಶಬ್ದ ರಾಶಿ, ಅವುಗಳಿಗಿರುವ ಅರ್ಥವ್ಯಾಪ್ತಿ. ವಿಸ್ತಾರವಾಗಿರುವಂತೆ ನಾಲ್ಕು ಸಂಪುಟಗಳ ನಿಘಂಟು ಎಂಟು 
ಸಂಪುಟಗಳಿಗೆ ಹರಡಿದೆ. ಇದರ ಏಳನೆಯ ಸಂಪುಟವನ್ನು ಇದೀಗ ಕನ್ನಡಿಗರ ಕೈಯಲ್ಲಿರಿಸಲು ಹರ್ಷಿಸುತ್ತೇನ. ಕೊನೆಯ 
ಹಾಗೂ ಎಂಟನೆಯ ಸಂಪುಟವನ್ನು ಆದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸಲು ವ್ಯವಸ್ಥೆ ಮಾಡಲಾಗಿದೆ. ನಿಘಂಟುವಿನ ಕೆಲಸ 
ಅವಸರವ ಕೆಲಸವಲ್ಲ. ಒಂದು ಪದಕ್ಕೆ ಸಮರ್ಪಕವಾದ ಅರ್ಥವನ್ನು ಖಚಿತಗೊಳಿಸುವ ಮೊದಲು ಅದನ್ನು ಹಲವಾರು 
ರೀತಿಯ ನಿಕಷಕ್ಕೊಡ್ಡಿ ಅಂತಿಮವಾಗಿ ಅಂಗೀಕರಿಸಲುಗುತ್ತದೆ. ಈ ಕಾರ್ಯದಲ್ಲಿ ಕನ್ನಡದ ಘನವಿದ್ವಾಂಸರಿಂದ ಕೂಡಿರುವ 
ಸಂಪಾದಕ ಮಂಡಳಿ ಸ್ತುತ್ಕಾರ್ಹವಾದ ಕೆಲಸ ಮಾಡುತ್ತಿದೆ. 


ಈಗ ನಿರ್ಧಾರವಾಗಿರುವಂತೆ ಎಂಟನೆಯ ಸಂಪುಟದ ಪ್ರಕಟಣೆಯೊಂದಿಗೆ ಈ ನಿಘಂಟು ಯೋಜನೆಯ ಕಾರ್ಯ 
ಮುಗಿದಂತಲ್ಲ. ಇದು ವಾಸ್ತವವಾಗಿ ಮೊದಲ ಹಂತ. ಮುಂದಿನ ಹಂತ ಈ ಎಲ್ಲ ಸಂಪುಟಗಳ ಪುಷ್ಕರಣ. ನಿಘಂಟು 
ರಚನೆಯಲ್ಲಿ ಸಾಕಷ್ಟು ಎಚ್ಚರವಹಿಸಿರುವುದು, ಶ್ರಮಪಟ್ಟು ವ್ಯಾಪಕ ಶಬ್ದಸಂಗ್ರಹ ಮಾಡಿರುವುದು ಇದುವರೆಗಿನ ಸಂಪುಟ 
ಗಳನ್ನು ಅವಲೋಕಿಸಿದಾಗ ಯಾರಿಗಾದರೂ ಅರ್ಥವಾಗುತ್ತದೆ. ' ಆದರೆ ಒಂದು ಜೀವಂತಭಾಷೆಗೆ ಕಾಲಗತಿಯಲ್ಲಿ ಹೊಸ 
ಹೊಸ ಶಬ್ದಗಳು, ಹೊಸ ಹೊಸ ಪ್ರಯೋಗಗಳು ಸೇರಿಕೊಳ್ಳುತ್ತಲೇ ಇರುತ್ತವೆ. ಅಂದಾಗ ಅಚ್ಚಾಗಿರುವ ಸಂಪುಟಗಳಲ್ಲಿ 
ಅಂತಹ ಎಷ್ಟೋ ಹೊಸ ಶಬ್ದಗಳು, ಬಳಕೆಗಳು ಕೆ ಕೈಬಿಟ್ಟು ಹೋಗಿರುವ ಸಾಧ್ಯತೆ ಇಲ್ಲದಿಲ್ಲ. 

ಇಂತಹ ನಿಘಂಟುಗಳ ಕಾರ್ಯ ಇಲ್ಲಿಗೇ ಕೊನೆ ಎನ್ನುವಂತಿಲ್ಲ. ಅವು ಪುನಃ ಪುನಃ ಪರಿಷ್ಕರಣಕ್ಕೆ ಒಳಗಾಗುತ್ತಲೇ 
ಇರಬೇಕಾಗುತ್ತದೆ. ಭಾಷೆಯ ಬಳಕೆಯೊಡನೆ ನಿಘಂಟಿನ ಸಂಬಂಧ ಬೆಳೆದುಕೊಂಡೇ ಬರುತ್ತದೆ. ಇದನ್ನು ಗಮನದಲ್ಲಿಟ್ಟು 
ಕೊಂಡು ಈಗಾಗಲೇ ಪೂರ್ಣಗೊಂಡಿರುವ ಏಳು ಸಂಪುಟಗಳ ಪರಿಷ್ಕರಣಕಾರ್ಯವನ್ನು ಕೈಗೆತ್ತಿಕೊಳ್ಳಲು ನೆರವಾಗ 
ಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ. ಎಂಟನೆಯ ಸಂಪುಟ ಇನ್ನೊಂದು ವರ್ಷದೊಳಗೆ ಮುಗಿಯಲಿದ್ದು 
ಅವರ ಪರಿಷ್ಕರಣಕಾರ್ಯವೂ ನಡೆಯಬೇಕಾಗುತ್ತದೆ. ರಾಜ್ಯಸರ್ಕಾರ ಈ ಕಾರ್ಯಕ್ಕೆ ಸಕಾಲದಲ್ಲಿ ನೆರವಾಗುವುದೆಂದು 
ನಂಬಿದ್ದೇನೆ. 


ಕನ್ನಡ-ಕನ್ನಡ ನಿಘಂಟು ಕಾರ್ಯ ಪರಿಪೂರ್ಣವಾಗಿ ಸರ್ಕಾರದ ಯೋಜನೆ. ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು 

' ನಿರ್ವಹಿಸುಪ್ತಿದೆ.. ಈ ಯೋಜನೆಯನ್ನು ಪೂರ್ಣಗೊಳಿಸುವ ಸಲುವಾಗಿ ನಿಗದಿಪಡಿಸಲಾಗಿರುವ ಕಾಲಾವಧಿಯನ್ನು ವಿಸ್ತರಿಸಲು 
ಹಾಗೂ ಅಗತ್ಯವಾದ ಅನುದಾನವನ್ನು ಮಂಜೂರು ಮಾಡಲು ಕರ್ನಾಟಕ ಸರ್ಕಾರ ತುಂಬ ಸಹಕಾರ ನೀಡುತ್ತಿದೆ. ಇದಕ್ಕಾಗಿ 
ಸಂಬಂಧಿಸಿದವರಿಗೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಚಿರಯಣಿ. 


ಕನ್ನಡ ನಿಘಂಟಿನ ಮುದ್ರಣಕಾರ್ಯ ಸುಲಭದ್ದೇನೂ ಅಲ್ಲ. ಇಂಥ ಕ್ಲಿಷ್ಟವಾದ ಕೆಲಸವನ್ನು ಅತ್ಯಂತ ಸಮರ್ಥವಾಗಿ 
ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಮುದ್ರಣಾಲಯದವರು. ಹಿಂದಿನ ನಿರ್ದೇಶಕರಾದ ಶ್ರೀ ಇ. ಕೃಷ್ಣನಾರಾಯಣ 


ಮತ್ತು ಈಗಿನ ನಿರ್ದೇಶಕರಾದ ಶ್ರೀ ಡಿ. ಎಸ್‌. ಅಶ್ವಥ* ಅವರಿಗೂ, ಇತರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೂ 
ಧನ್ಮವಾದಗಳು- 


ಪ್ರಸ್ತೂತ ಏಳನೆಯ ಸಂಪುಟದ ಸಿದ್ಧತೆಯ ಕಾರ್ಯದಲ್ಲಿ ನಿಘಂಟಿನ ಹಿಂದಿನ ಪ್ರಧಾನ ಸಂಪಾದಕರೂ. ಅಧ್ಯಕ್ಷರೂ ಆದ 
ಪ್ರೊ ಜಿ. ವೆಂಕಟಸುಬ್ಬಯ್ಯ ಅವರ ಸೇವೆಯನ್ನು ಮತ್ತು ಈಗಿನ ಪ್ರಧಾನ ಸಂಪಾದಕರಾಗಿರುವ ಶ್ರೀ ಎನ್‌. ಬಸವಾರಾಧ್ಯ 
ಅವರ ಶ್ರಮವನ್ನು. ನಿಘಂಟು ಸಂಪಾದಕ ಮಂಡಳಿಯ ಅಧ್ಯಕ್ಷರಾಗಿರುವ ಡಾ|| ಜಿ. ಎಸ್‌. ಗಾಯಿ ಅವರ ಸೇವೆಯನ್ನು 
ಪರಿಷತ್ತು ಕೃತಜ್ಞತೆಯಿಂದ ಸ್ಮರಿಸುತ್ತದೆ. ಸಂಪಾದಕ ಮಂಡಳಿಯ ಎಲ್ಲ ಸದಸ್ಮರಿಗೂ, ನಿಘಂಟು ಸಿಬ್ಬಂದಿ ವರ್ಗಕ್ಕೂ 
ಪರಿಷತ್ತು ಆಭಾರಿಯಾಗಿದೆ- ಅಷ್ಟೇ ಅಲ್ಲದೆ ಪರಿಷತ್ತಿನ ಹಿಂದಿನ ಅಧ್ಯಕ್ಷರಾದ ಪ್ರೊ॥ ಜಿ. ಎಸ್‌. ಸಿದ್ಧಲಿಂಗಯ್ಯನವರಿಗೂ, 
ಪದಾಧಿಕಾರಿಗಳಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಕಾರ್ಯದಲ್ಲಿ ನೆನವಾದ ಎಲ್ಲರಿಗೂ ಅನಂತ ವಂದನೆಗಳು. 


ದಿನಾಂಕ: ೧-೧೧-೧೯೯೩ ಗೊ. ರು. ಚನ್ನಬಸಪ್ಪ 


ಅಧ್ಯಕ್ಷ 
ಬೆಂಗಳೂರು - ೫೬೦ ೦೧೮ ಕನ್ನಡ ಸಾಹಿತ್ಯ ಪರಿಷತ್ತು 


ಬಿಲ್ಲ 


ಬಿಲ್ಲ, ಬಿಲ್ಲವ್ಯ (ನಾ). ಬೇಡ; ಕಿರಾತ: ವ್ಯಾಧ: "ಬಿಲ್ಲನೆಂಬ ನಾಮಂ ವ್ಯಾಧ 
ನಲ್ಲಿ” (ಕ್ಕಕ್ಕೆ. ೩6): ಮೆಯ್ನವಿರ್‌ ಪಟ್‌ಗುಮೆಂದು ಮಿಡುಕಲೊಲ್ಲದಲ್ಲಿಯೆ 
ನಿಂದು ಬಿಭರ್ಗೆ ತಮ್ಮಿಂ ತಾಮೆ ಪಡುಮಿಗಂಗುಡುವ ಚಮರೀ 
ಮೃಗಂಗಳುಂ (ಕುಠ್ರಫ. 3-೬೩ 5). ಬಿಲ್ಲವ: ತೊಡೆಚಲ್ಲಣ ತೊಟ್ಟ 
ಜೋಡು ಬಿಡದೆ ಮೆಅಕೆಯೆ ಬಲ್ಲವರು ನಡೆತಂದರು (ಕುರಾಸಾಂ 
00-48) ; ಹುದುಗಿರ್ದ ಹೊದೆಯಿಂದೆ ಕಾರೊಡಲ ಬಿಲ್ಲವನುರದೆ. ಚಿಮ್ಮಿ 
ತುಡುಕಿದನದಂ ಮಾಂಸದೊಲವಿಂದೆ (ಶ್ರೀರಾಮಾ. ೨-೨೬) - [ವ ಸಂ. ಭಿಲ್ಲ) 

ಬಿಲ್ಲ (ನಾ). ಒಂದು ಬಗೆಯ ಸಸ್ಯ: ಬಿಳಿಪಾದ್ರಿ, ಹುದ್ದೆ, ಬಿಲ್ಲ, 
ಹುವ್ಚಲವೆ, ಹುಲವ (ಹ್ಮ 80- ೭೨-೦೭೬). [ ./ಸಂ. ಬಿಲ್ಲಎ ಇಂಗು] 

ಬಿಲ್ಲಣಿ (ನಾ). ಬಿಲ್ಲಾಳುಗಳ ಸೈನ್ಯ; ಬಿಲ್ಲಾರರ ಸೇನೆ: ಬಿಲ್ಲಣಿ 
ಬಿಲ್ಲಣಿಯೊಳೆಯ್ದೆ ತೇರ್‌ ತೇರೊಳ್‌ ತಳ್ಳಿಲ್ಲದೆ ತಾಗಿದುದು (ನರನು. 
9-೩೬) ; ರಣಗಟ್ಟಲೆ ಕೈಮಿಗೆ ಬಿಲ್ಲಣಿ ಕಡುಕೆಯ್ದು ಭಯಬಲದೊಳಂಬಿಕ್ಕು 
ಪುದುಂ (ಕುಠಾರ. ೧೩-೩೪); ಕಡುಮುಳಿಸಿಂ ಬಿಲ್ಲಣಿ ತಳ್ತಿಅಕಿಯುತ್ತಿರ್ದುದು 
(sem. 319). (ಬಿಲ್‌, ೬ ಅಣ್ಣಿ] 

ಬಿಲ್ಲಪಕ್ಕಣ (ನಾ). ಬೇಡರಂ ವಾಸಿಸಂವ ಹಳ್ಳಿ ; ಗೊಲ್ಲಪಳ್ಳಿಗಳೊೊಳು 
ಗುಹಾಂತರ ಬಿಲ್ಲಪಕ್ಕಣದೊಳು . . . ಬೆಂಬತ್ತಿದನು ಬಿಡದಾ ಕನಕಮಯ 
ಮೃಗವ (ತೊರ. ೩-6-6): [ಬಿಲ್ಲ + ಪಕ್ಕಣ] 

ಬಿಲ್ಲಪಳ್ಳಿ (ನಾ). ಎ ಬಿಲ್ಲಪಕ್ಕಣ : ಅಟ್‌ದಿನಿಸಂ ಬೆಟ್ಟದೆ ತಾಟಕ್ಸಿಅಕಿಗೊಂಡಿ 
ರಲೆಂದು ಬಿಲ್ಲಪಳ್ಳಿಗಳೆಲ್ಲಂ ತೊಲ್‌ದುವು ತೊಜಕಿದಡಿಗಳಂ (೫ರ. ೪-00) 

[ಬಿಲ್ಲಿ + ಪಳ್ಳಿ] 

ಬಿಲವ್ನ 'ಬಿಲ್ಕ್‌' ಪರಾ. ` 

ಬಿಲ್ಲವ "ಬಿಲ್ಲ ' ನೋ. 

ಬಿಲ್ಲವತ್ತೆ " ಬೆಲ್ಲವತ್ತ' ನೋ. 

ಬಿಲ್ಲವೆಲ್ಲಂಡ ? (ನಾ). ಒಂದು ಪ್ರಾಂತದ ಹೆಸರಂ (?) : ಆತನಿಂ 
'ಕೀಳಿಯಂ ಮೂವತ್ತಿಚ್ಚಾಸಿರದ ಬಿಲ್ಲವೆಲ್ಲಣ್ಣಸಿಮಯಿನ್ಹ  ಕಿಜ್‌ಯ 
ಪೊನ್ನಯ್ಯ ಬಲ್ಲಹನ ಬೆಸದಾಳು ಗಜಾಂಕುಶಚೋಲನ ಮೇಗೆ ದಣ್ಣು 
ವೋಗಲು (ಇ. 1x - 1. ೨8-೬; 948). [?] 

ಬಿಲ್ಲಹದಿಕೆ (ನಾ). ಒಂದು ಬಗೆಯ ತೆರಿಗೆ ; ಪಂಚಕಾರುಕ ಕಬ್ಬುನದ 
ಸುಂಕ ಬಿಲ್ಲಹದಿಕೆ ಬಾಲವಣ (ಎಕ. x೪1, ಶಕ್ಕನಾ, ೭೦-೨೯; 1330), 
* ಬಿಲುವಡಿಕೆ ' ಪರಾ: [24 ಹರಿಕೆ (ಎ ಸೊದಕ್ಕೆ) ) 

ಬಿಲ್ಲಹಾವು (ನಾ). ಮರದಲ್ಲಿ ವಾಸಿಸುವ. ಉದ್ದ ವಾದ ವಿಷಪೂರಿತ 
ಹಸಂರುಹಾವು ; (9). [ಬಿಲ್ಲ * ಹಾವು (“ಪುವೃ) ] 

ಬಿಲ್ಲಾಯ್ತ (ನಾ). - ಬಿಲ್ಲಾರ: ಅವನೆ ಬಿಲ್ಲಾಯ್ತರಲಿ ಗಡ ಪಿನಾಕಿ! 
(ತಲ. ೩-೨೬). [ಬಿಲ್‌ + - ಆಯ್ತ] 

ಬಲ್ಲಾಳ್‌, ಬಿಲ್ಲಾಳು (ನಾ). ಬಿಲ್ಲುಗಾರ; ಬಿಲ್ವಿದ್ಯೆಯನ್ನು ಬಲ್ಲ ವೀರ; 
“ಬಿಲ್ಬಂಟನೆಂದು ಬಿಲ್ಲಾಳಿನ್ನಲ್‌ ವೀರರ್ಗೆ ನಾಮಮಕ್ಕುಂ” (ಕರಕರ. ೦೨೬) ; 
ದೊಣೆಯಿಲ್ಲದ ಬಿಲ್ಲಾಳ್‌ ... . ಎಣೆಯಿಲ್ಲದ ಜಕ್ಕವಕ್ಕೆ ಸೊಗಯಿಸಿದಪುದೇ 
(ಅಪ್ರ ೬-೯೭); ಮಾರನಿದಿರೊಳ್‌ ಬಿಲ್ಲಾಳೆ (ಹೀನ, ೬); ನೀನೆ ಜಗದ 
ಬಿಲ್ಲಾಳ್ಗಳೊಳಗೆ ಜಾಣ್ಮೆಯುಳ್ಳವನಪ್ಪೆ (ಕಂತ. ೪-0೪). ಬಿಲ್ಲಾಳು: 
“ಧನ್ವೀ, ಧನುಷ್ಮಾನ್‌, ಧಾನುಷ್ಯಃ, ನಿಷಂಗಿನ್‌, ಧನುರ್ಧರಃ ಈ ೫ 
ಬಿಲ್ಲಾಳು” (80, 049) ; ಕಾಮನೆಂಬ ಬಿಲ್ಲಾಳು ಉಂಟೆಂಬುದ ನಾವು 
ಕೇಳಿ ಬಲ್ಲೆವೈಸೆ (ಸಮಾನ. ೩-6). [ಬಿಲ್ಮ್‌ + ಆರ್ಕ್‌) 

ಬಿಲ್ಲಾಳು "ಬಿಲ್ಲಾಳ್‌' ನೋ. 

ಬಿಲ್ಲಾಳುತನ "ಬಲ್ಲಾಳ್ತನ' ನೋ. 


ಬಿಲ್ಲಾಳ್ತನ, ಬಿಲ್ಲಾಳುತನ (ನಾ). ಧನುರ್ವಿದ್ಯೆಯ ಪ್ರೌಢಿಮೆ ; ಬಿಲ್ಲು. 


ಎದೆಯ ನೈಪುಣ್ಯ: ಆತನ ಸಾಹಸದ ಚಲದ ಬಲಡ ಬಿಲ್ಲಾಳ್ತನ. 


೬೪೮೧ 


30. 


40 


ಬಿಲ್ಲೆ 


ದಳೆವಿಗಳನಳೆದು ನೋಡಿ (ಕಕಣ. 6-0 ವ): ಜವನ ಬಿಲ್ಲಾಳ್ತೆನಮಂ 
ಪೇಬಸ್ತೊಡೆ (ರರ್ಶಾತ್ಕು. ೭-೯೫); ಪೊಸತು ಬಿಲ್ಲಾಳ್ತನದೊಳ್‌ ಕಲಿ 
ನೀನಲ್ಲದೆ ಪೆಆರಾರ್‌ (808. ೪-೪೯). ಬಿಲ್ಲಾಳುತನ ; ಪೂತು ಮರು 
ಬಿಲ್ಲಾಳುತನವಿದು. ಭೂತನಾಥಂಗಿಲ್ಲ (ಕುನ್ಶಾರ್ರೋ, ೬-ಂ೪)- 
[ಬಿಲ್ಲಾಳ್‌ 4 - ತನ] 
ಬಿಲ್ಲು, 'ಬಿಲ್ಕ್‌` ನೋ. 
ಬಿಲ್ಲು (ನಾ). ೧. ಕಾನೂನಿನ ಮಸೂದೆ : ಹೊಸ ವಿಶ್ವವಿದ್ಯಾನಿಲಯದ 
ಸ್ಥಾಪನೆಯ ಬಿಲ್ಲು ವಿಧಾನಸಭೆಯಲ್ಲಿ ಚರ್ಚೆಯಾಗುತ್ತಿದೆ (6). ೨. 
ಮ್ಯಪಾರದಲ್ಲಿ ವಿಕ್ರಯಿಸಿದ ಪದಾರ್ಥಗಳ ಅಥವಾ ಮಾಡಿದ 
ಕೆಲಸಕ್ಕಾಗಿ ಕೊಡಬೇಕಾಗುವ ಹಣದ ವಿವರವನ್ನು ಸೂಚಿಸುವ 
ಪಟ್ಟಿ; ಬೆಲೆಪಟ್ಟಿ : ತಾಲ್ಲೂಕುಕಚೇರಿಯಿಂದ ಸಂಬಳದ ಬಿಲ್ಲು ಪ್ಯಾಸಾಗಿ 
ಬಂದ ನಂತರ . . . ತೆಗೆದುಕೊಳ್ಳಬೇಕು (ಗ್ರಾಕಾಿಕ. ೬) : ದುಡಿದದ್ದೆಲ್ಲ 
ಹೊಟ್ಟೆಗೆ - ಡಾಕ್ಟರ ಬಿಲ್ಲಿಗೆ (ಅನ್ಮಾವ- ೦೩) [+ ಇಂ. sill] 
ಬಿಲ್ಲುಂಬೆರಗು 'ಬಿಲ್ಲುಂಬೆಆಗು' ನೋ. 
ಬಿಲ್ಲುಂಬೆಜಿಗು, ಬಿಲ್ಲುಂಬೆರಗು (ನಾ), ಕಕ್ಕಾಬಿಕ್ಕಿ ; ದಿಗ್ಭ್ರಮೆ; 
ನೆಗಲ್ತಿಯ ಬೀರರೆಲ್ಲಂ ಬಡವರ ಪಿತರರಂತೆ ಮಿಳ್ಮಿಳ ನೋಡುತ್ತಿರೆ , , . 
ಬಿಲ್ಲಳಂ ಮುಂದಿಟ್ಟು ಬಿಲ್ಲುಂಬೆಣಗುಮಾಗಿರೆ (ಶಂಶರಾ, ೭-೩೩ ವ್ರ; ಸಾಲ್ವಂ 
ಬಲಿಸೂನು , . , ಕಂಡು ಬಿಲ್ಲುಂಬೆಜಗಾದರೊರ್ಮೊದಲೆ ಪಾಣುವುದುಂ 
ಶಿಶ:ಪಾಲಮಸ್ತಕ£ (೫ಗು- ೦೭-೩೪) ; ಮಾರಿದತ್ತನೃಪಂ ಬಿಲ್ಲುಂಬೆಳಗು 
ಮಾದನುದ್ವೇಗಪರಂ (ಯಕೋಕ. ೪-೬೦). ಬಿಲ್ಲುಂಬೆರಗು : ಭಾಮ 
ನಾಯಕ ; (ಬಿಲ್ಲುಂಜೆರಗಾಗಿ) ಏನು? (ತುಗುಗಂ- ೪-೦೯). 
[ಬಿಲ್ಲು? + ಬೆಜಗು] 
ಬಿಲ್ಲುಂಬೆಅಗುವಡು (ಕ್ರಿ). ದಿಗ್ಭ್ರಮೆಹೊಂದು ; ಕಕ್ಕಾಬಿಕ್ಕಿಯಾಗು : 
ತಬ್ಬಿಬ್ಬುಗೊಂಬ ತುರಗಾರೋಹಕಪ್ರತತಿ ಬೆಬ್ಬಳಿಸಿ ಬಿಳ್ಳು ಬಿಲ್ಲುಂಬೆಅಗು 
ಪಟ್ಟು ನಿಂದಾ ಮಹಾರಥಸಂತತಿ (ಸನ್ಮುಕ, 6-೬4) 
[ಬಿಲ್ಲುಂಬೆಜಿಗು 4 ಪಡು,] 
ಬಿಲ್ಲುಗಾರ 'ಬಿಲ್ಲಾಜಿ' ನೋ. 
ಬಿಲ್ಲುಗಾರಿಕೆ "ಬಿಲ್ಲಾಲಕೆ' ನೋ. 
ಬಿಲ್ಲುಗಾಅ 'ಬಿಲ್ಲಾಅ” ನೋ. 
ಬಿಲ್ಲುಗೆಡು (ಕ್ರಿ). ಬಿಲ್ಲನ್ನು ಕಳೆದುಕೊಳ್ಳು; ಧನುಸ್ಸು ಇಲ್ಲವಾಗು : 
ಹಲ್ಲುಮುಅಾದಹಿಯಂತೆ ಕಣನಲಿ ಬಿಲ್ಲುಗೆಟ್ಟವನಂತೆ , . , ಭಲ್ಲುಕರ 
ಘರ್ಜನೆಗೆ ಕಲ್ಲೆದೆ ತಲ್ಲಣಿಸುತಿರೆ (3980. ೧೯-೬). 
[ಬಿಲ್ಲು ( ಬಿಲ್‌) + ಕೆಡು] 
ಬಿಲ್ಲುರಿಗ (ನಾ). ಒಂದು ಬಗೆಯ ಹಾವು: ಬಿಬ್ಸುರಿ[ಶಾಕಾಂ-ಲಿ]ಗಂ 
ಕೊಂಡೊಡೆ ತಡವಿಲ್ಲದೆ ತೊಡೆ ಕಡವು ನೀಲಿ ನುಗ್ಗೆಯ ಬೇರ 
(ಕದ, .00-ಟ))- 'ಬಿಲುಮುರಿ'. 'ಬಿಲ್ಲೂರಿಹಾವು' ಪರಾ. (2) 
ಬಿಲ್ಲುಲಿ (ನಾ). - ಬಿಲ್ದನಿ ; “ಜೀವೊಡೆ ಬಿಲ್ಲುಲಿಯೆಂದೆನಲಾವಗ 
ಗುಣನಾದ” (ಕರಿಕಾ- 63). [ಬಿಲ್‌, + ಉಲ) 
ಬಿಲ್ಲುವಿದ್ಯೆ, ಬಿಲುವಿದ್ಯೆ (ನಾ). ಎ ಬಿಲ್ವಿದ್ದೆ: ಆ ಮುನಿಪತಿಗೆ ಶಿಷ್ಯ 
ನಾಗಿಯೆ ಪ್ರೇಮದಲಿ ವರಬಲ್ಲುವಿದ್ಯೆಯ ನೇಮಗೊಂಡೇ ಸಾಧಿಸಿದೆನಾ 
ಕೆಲವುಕಾಲದಲಿ (ಹಳಕ: ೦-೦೭). ಬಿಲುವಿದ್ಯೆ : ಕುರುಕುಲದ ಮಕ್ಕಳಿಗೆ 
ಬಿಲುವಿದ್ಯೆ ಕಲಿಸುವನಂತೆ (೫ಕ್ಕಕ. ೨-೦೨). [ಬಿಲ್ಲು (-ಬಿಲ್ಯ್‌) * ವಿದೈೆ] 
ಬಿಲ್ಲೂರಿಹಾವು (ನಾ). - ಬಿಲ್ಲಹಾವು : (4). [? --ಹಾವು (-ಆ ಪಾವು)] 
ಬಿಲ್ಲೆ (ನಂ). ೧. (ತರಕಾರಿ. ಕಲ್ಲ. ಲೋಹ ಇತ್ಯಾದಿಗಳ): ಚೌಕ, 
ವೃತ್ತ ಮೊದಲಾದ ಆಕಾರಗಳ ತೆಳುವಾದ ಹಲ್ಲೆ: ಹುರಿಮೆಣಸು 
ಗಡಲೆ ಸಕ್ಕರೆ ಶುಂಠಿ ಕಬ್ಬುವಿಲ್ಲೆಗಳನುಂ್‌ ಮಾಲುವರ್‌ ಬರುತಿರ್ದರು 


ಬಿಲ್ಲೆಜವಾನ ೬೪೮೨ ಬಲ್ಲರೆ 


(804. ೪೬-೪೨); ಕುಲಿಶದ ಚಿಕ್ಕಬಿಲ್ಲೆಗಳೆ. . ಚಂದ್ರಕಾಂತದ 
ಶಿಲೆಯ ಬಿಲ್ಲೆಯೊ' (889. 3೭-೪೦). ೨. (ಹಿಂದಿನ ಕಾಲದಲ್ಲಿ ಪ್ರಚಲಿತ 
ಗಿದ್ದ) ಮೂರುಕಾಸಿನ ನಾಣ್ಯ : ಇವರಿಗೆ ಸಿಕ್ಕುವ ಈ ಇಪ್ಪತ್ತು 
ಬಿಲ್ಲೆಗಳಿಗೇನಾದರೂ ಕೈಹಚ್ಚಿದ್ದೆವೆ ? (ಅಗಸ. 40); ಉಪನಯನಕ್ಕೆ 
ಮುಂಚೆ ಬರೆ ಒಂದು ಬಿಲ್ಲೆ ದಕ್ಷಿಣೆ ಸಿಗುತ್ತಿತ್ತು (ಶ್ರಕ್ಕಿ. ೧೩೭). ೩. 
ನಾಣ್ಯ : ಅವನಿಗೆ ನಾಲ್ಕಾಣೆ ಬಿಲ್ಲೆ ಸಿಕ್ಕಿತು (ಕೂ)- ೪. “ಒಂದು 
ಅಧಿಕಾರದ. ಉದ್ಯೋಗದ ಅಥವಾ ಸಂಸ್ಥೆಯ ಗುರುತಾಗಿ 
ಧರಿಸುವ ಲಾಂಛನ” (88ಕೋ- ಇಂಕರಿ) : ಕಾವ್ಯಸರಸ್ವತಿಯ ಸೇವಕ 
ನಾಗಿ. ಅವಾಂತರದಲ್ಲಿ ಇಂದು ಗಣಪತಿಯ ದರಬಾರಿನ ಬಿಲ್ಲೆಯನ್ನು 
(ಶ್ಲೋ) ಧರಿಸಿಕೊಂಡು ಕುಳಿತಿದ್ದೇನೆ (800ರ- ೫, ೨೦೨). ೫. 
ಹೆಂಚು : `ಚದುರುಬಿಲ್ಲೆ' ಪರಾ. 
(+- ಹಿಂ. ಮರಾ, ಬಿಲ್ಲಾ./ತಮಿ. ಪಲ್ಲ, ವಿಲ್ಲೈ: ಮಲ. ವಿಲ್ಲ; 
ತುಳು. ಬಿಲ್ಲೆ ; ತೆಲು. ಬಿಳ್ಲ, ಬಿಲ್ಲ) 
ಬಿಲ್ಲೆಜವಾನ (ನಾ). ತನ್ನ ಹುದ್ದೆಯ ಗುರುತನ್ನು ಸೂಚಿಸುವ 
ಬಿಲ್ಲೆಯನ್ನು ಧರಿಸಿದ ಸೇವಕ : ಫಾಜುದಾರ್ರು ೫, ಬಿಲ್ಲೆಜವಾನರು 
೫೦. ಬೋವಿಯವರು ೨೪ (ಗುಕುದ. ೦೦). "ಡವಾಲಿಜವಾನ' ಹೋ. 
[ಬಿಲ್ಲೆ 4 ಜವಾನ] 
ಬಿಲ್ಲೆಸುಗೆ (ನಾ). ಬಿಲ್ಲಿನಿಂದ ಬಾಣವನ್ನು ಬಿಡುವುದು ; ಧನುರ್ವಿದ್ಯೆ: 
ವಿದುರನಿಗೆ ಬಿಲ್ಲೆಸುಗೆ ಕಲಿಸಿದವರಾರ್ಗೆ ? (ಕಕ್ಕಿರ. ೩-೪0). 
[ಬಿಲ್ಡ್‌ ಸ ಎಸುಗೆ] 
ಬಿಲ್ಲೆಹುಳು (ನಾ). `ಜೋಳಕ್ಕೆ ಹತ್ತುವ ಒಂದು ಬಗೆಯ ಹಸುರು 
ಹುಳು: (೪. (ಬಲ್ಲೆ. 4+ ಹುಳು (<“ಪುಟು)] 
ಬಲ್ಲೆ ಅಳಿಯ (ನಾ)- ೧. ಬಿಲ್ಲುವಿದ್ಯೆಯನ್ನು ಕಲಿಸುವ ಗುರು; 
ಧನುರ್ವಿದ್ಯಾಗುರು: ಸಾರಲಿಂ ಬಿ[ಶಾಕಾಂ.ಬ]ಲ್ಲಜಸಯನೆಂದುಜೆ ಮಾತು 
(ಕಮರ. ೨೩9 ಶ್ರಲೋ). ೨. ಪಾಂಡವ. ಕೌರವರುಗಳಿಗೆ ಧನುರ್ವಿದ್ಯೆ 
ಯನ್ನು ಕಲಿಸಿದ ಗುರು ; ದ್ರೋಣಾಚಾರ್ಯ : ಬಲ್ಲೆಟ್‌ಯನೊಡ್ಡಿದ 
ನಂಕದ ಚಕ್ರ ವ್ಯೂಹಮನಾಹವರಂಗದೊಳ್‌ ((ತಂಕಣ- 00-6೬) ಬಿಲ್ಲೊಳೀ 
ಕಿಣಿಯವರಂ ಕುಮಾರಕರನೆಯ್ದೆ ಕರಂ ಕುಶಳರ್ಕಳಾಗೆ ಬಿಲ್ಲೆಅಸಿಯ 
ಸಮಂತ -ಮಾಡಿಮೆನೆ (ಕೀಬಳ್ಳ. ೯-೦೨). [ಬಿಲ್‌ 4 ಎಜಕಿಯ] 
ಬಿಲ್ಲೊವಜ, ಬಿಲ್ಲೋಜ (ನಾ). ೧. - ಬಿಲ್ಲೆಅಯ ೧. ೨. ಇ 
ಬಿಲ್ಲೆಆಕೆಯ ೨ : ಕಮ್ಮಆ್‌ಯೊವಜಂ ಬಿಲ್ಲೊವಜನೆಂಬುದಂ ಮಾಡುವೆನೇ 
(ತಂತರಾ- 0-೩). ಬಿಲ್ಲೋಜ : ೧. ದಾನೋಪಾಧ್ಯಾಯನಾತ್ಮ್ಶಾಕೃತಿಯ 
ತಿನುಗೆ ಬಿಲ್ಲೋಜನೋಜಃಪ್ರಸಾದಾಧೀನಂ (ಅರ್ಥನೇ. ೪-೩೫): ಬಿಲ್ಲೋಜರು 
ಪೆಟಲಂಬಿನವರು. ತೇಜೊ:ಮಯಬಾಣಗಾಲರೇಜತು ಖಗರಾಜನೆಳಿಂಕೆ 
ಯಿಕ್ಕೆಲದಿ (ರೋಶಕ- ೩೬-೪೨): ೨. ತಪ್ಪದೆ ಕಮ್ಮಜ್‌ಯೋಜನೆನಿಸಿದಂ 
ಬಿಲ್ಲೋಜಂ (ಗರಾಡು. ೨.0೩) : ಈತನಹಿತಕೃತಾಂತಕುಂಭಜನೀತನಜಾ 
ಬಿಲ್ಲೋಜನೆಂಬವನು (ಸಾಳ್ಮಳಾ: ೩೦-೦೫) . [ಬಿಲ್ಕ್‌ 4. ಒವಜ (<ಒವರ್ಗು)] 
ಬಿಲ್ಲೋಜ "ಬಿಲ್ಲೊವಜ' ನೋ. 
ಬಿಲ್ವ (ನಾ). (ಪವಿತ್ರವೆಂಬ ಭಾವನೆಯಿಂದ ಪೂಜೆಗೆ ಉಪಯುಕ್ತವಾದ) 
ಒಂದು ಬಗೆಯ ಮರ ಮತ್ತು ಅದರ ಎಲೆ. - ದಳ.: “ಮಾಲೂರಃ, 
ಶ್ರೀಫಲಃ, ಬಿಲ್ವ -. ಈ ೩ ಬೆಲ್ಲವತ್ತದ ಪೆಸರ"” (ಜರಾಯು. ೩೨-9೦) ; 
ಬಿಲ್ವ (೫೪9- ಬಿಲಂ] ತೊಳಚಿ ಸಮಸ್ತಂ ದೆಯ್ವಮಿಂತಿವೆಂಬರ್ಮೂಢರ* 
(ತರುತ- 6-43) ; ದೂರ್ವೆ ತುಲಸಿ ಬಿಲ್ವಾದಿ ಪತ್ರಜಾಲಂಗಳಂ . . . 
ಬೇಲ್‌ ಬೇಜಕಿ ಸಂಪಾದಿಸಿ (೧೮. ೯೪) - 
ಬಿಲ್ಯಾಂಚಭಮುರಾಠಿ = [ವೈದ್ಯಶಾ] (ಬಿಲ್ವಪತ್ರೆಯ ಬೇರು] 
ಹೆತ್ತು ಇತರ ಕೆಲವು ಪದಾರ್ಥಗಳಿಂದ ತಯಾರಿಸುವ) ಒಂದು. 


36. 


ಇನು 


ಬಗೆಯ ಔಷಧ : ಮೈಲುತುತ್ತ . .. ಬಿಲ್ವದ ಬೇರು. ಕೊಮ್ಮೇ 
ಬೇರು, ಕರೀಹುಲಿಹೂವು. ' ಕಚೋರ. ಸೈಂಧವಲ್ಲವಣ ಇಷ್ಟನ್ನೂ ಸಮ 
ಭಾಗ ಹಾಕಿ ಚಣರ್ಣಿಸಿ . . . ಕಣ್ಣಿನಲ್ಲಿಡಲು ಸ್ತ್ರೀಸಂಗದೋಷಗಳು. 
ನೇತ್ರರೋಗಗಳು. ಸರ್ವವಿಷಗಳು. ಸನ್ನ ್ನಿಪಾತಜ್ವರಗಳು ಸಹ ಪರಿಹಾರ 
ವಾಗುವುವು. ಇದಕ್ಕೆ ಬಿಲ್ವಾಂಜನಮುರಾರಿ ಎಂಬ ಹೆಸರಿದೆ. (ಸಕಕ್ಕೆ- ಶಂ. 
ಇಂ). ಬಿಲ್ಹಾದಿ ಅಂಜನ (ಬಿಲ್ವಪತ್ರೆಯ ಬೇರು ಇತ್ಯಾದಿಗಳಿಂದ 
ತಯಾರಿಸುವ) ಒಂದು ಬಗೆಯ ಅಂಜನ.-ಔಷಧಿ : ಬೆಲ್ಲವತ್ತದ 
ಬೇರು . . . ಅರಿಸಿನ ಇಷ್ಟು ಸಮಾನ ಚೂರ್ಣಂ ಮಾಡಿ ನಿಂಬೇಹಣ್ಣಿನ 
ರಸದಲ್ಲಿ ಮರ್ದಿಸಿ ಬಿಲ್ವಾದಿ ಅಂಜನ ಮಾಡುವುದು (ಂನ್ಕಿಂ: ೪). 
ಬಿಲ್ವಾದಿ ಕಲ್ಕ- (ಬಿಲ್ವಪತ್ರೆಯ ಬೇರು ಇತ್ಯಾದಿಗಳಿಂದ ತಯಾ 
ರಿಸುವ) ಒಂದು ಬಗೆಯ ಕಲ್ಕ : ಪೈತ್ಯಜ್ವರ. 
ಮುಂತಾದುದಕ್ಕೆ ಬಿಲ್ವಾದಿ ಕಲ್ಕ (ಸಕನ್ಮೆ. ೩೭). 
(ಬಿಲ್ವಪತ್ರೆಯ ಬೇರು ಮುಂತಾದುವುಗಳಿಂದ ತಯಾರಿಸುವ) 
ಒಂದು ಬಗೆಯ ಲೇಹ್ಯ : ಬಿಲ್ವಾದಿ ಲೇಹ್ಯ :- (ಆಮಾತಿಸಾರಕ್ಕೆ)- 
ಬೆಲ್ಲವತ್ತದ ಬೇರು ಹಲ ೩೦ . . . ಜೇನುತುಪ್ಪ ಮಾನ ೧ ಲೇಹ್ಕಪಾಕ 


(೨ಿಕೈವಿ- ಇಂ) : ಬಿಲ್ವಾದಿ ಲೇಹ್ಯ... ಇದು ಅರೋಚಕ. ಛರ್ದಿ. 
ಮಂದಾಗ್ನಿ, ಶ್ವಾಸರೋಗಗಳನ್ನು ಹೋಗಲಾಡಿಸುವುದು (ಸನಿ. ಕಂ: ೪49): 
[ಸಂ.) 


ಬಿಲ್ವಡೆ (ನಾ). ಬಿಲ್ಲಾರರ ಸೇನೆ: ಇಜ್‌ದುಂ ಬಿಲ್ವಡೆ ಪಡೆದುದು 
ಭೋರ್ಗರೆದು ಪರಿವ ನೆತ್ತರ. ಕಡಲಂ (ತುಕಣ: 00-೩೩): ; ಬಲ್ವಲಿಕೆ 
ಯಿಂದಿದಿರ್ಚಿದ ಬಿಲ್ವಡೆ ತನ್ನೆಚ್ಚ ನಿಶಿತಶರಸಂಹತಿಯಿಂದೆಲ್ವಡಗಾಯ್ತು, 
(ಉಪಾ: ೬೯) ; ಇರದೆ ಬಿಲ್ವಡೆ ಬಂದಂಬಿಕ್ಕಲಂಬಂಬನೊರಸಿ ಕೆದಟದ 
ಕಿಡಿಗಳು ಕರಮೆಸೆದವು (ಕುರಾಸಾಂ- 03-58), [ಬಿಲ್‌ + ಪಡೆ] 

ಬಿಲ್ವಪತ್ರೆ (ನಾ). ಎಬಿಲ್ವ : ಬಿಲ್ವಪತ್ರೆಯ ಬೇರು. ಗುಳ್ಳದ ಬೇರು... 
ಇವುಗಳ ಕಷಾಯವಂ ಕಾಯಿಸಿ ಸೇ ವಿಸಿದಲ್ಲಿ ವಾತಜ್ವರ ಪರಿಹಾರವಾಗುವುದು 
(ಸಕವೈೆ,. 3); ನಾನು ಗೋದಾವರಮ್ಮನ ಮನೆಗೆ ಬಿಲ್ವಪತ್ರೆಗೆಂದು 
ಹೋಗಿದ್ದು. ಅಲ್ಲಿ ಅವರು ಕೇಳಿದ್ದು ಹೇಳಿದೆ (ಶ್ರಕ್ನ. 0೩೭). 

[ಸಂ. ಬಿಲ್ವಪತ್ರ ] 

ಬಿಲ್ವಫಲ (ನಾ). ಬಿಲ್ವಪತ್ರೆಯ ಕಾಯಿ : ಧನು ಬಿಟ್ಕುಫಲವನೊಂ 
ವೇಳೆ ಪಿಡಿದಾವ ಮನ ಸ ಸೊಳು ಗುರಿಯನು (೬ 
೨೨-೪೩) : ಬಿಲ್ವಫಲ ಹಾ 
ದಶಾಂಗಧೂಪಂಗಳಂ 


[ಸಂ.) 
ಬಿಲ್ವರ್ಯ. ಬಿಲಾರ. ಬಿಲುವರ. ಬಿಲುವರೆ. ಬಿಲ್ವಾರ, (ನಾ). ಒಂದು 
_ಬಗೆಯ ಮರ ; ಕೆಂಪುಮತ್ತಿ : ಧನ್ವಿ : "ಬಿಲ್ವರಂ ಧನ್ವಿಯಕ್ಕು” 
- (ಶುಂಗ ೩೬-೦6). ಬಿಲಾರ : “ಅಬನಾಶಿ. ಬಿಲಾರದ ಮರ. ತುಂಬು: 
ರಸು. ಬಿಲಾರ. ತೂಬರ” (ಸಕ್ಕತ. ೩೦). ಬಿಲುವರ : ಬಿಲುವರ ಕಪಿತ್ವ 
ಸೈಕುಣಿಕಿ (ಅಕ್ಕಾ. ೧-೨). ಬಿಲುವರೆ : ಬಡಗ ಪುತ್ತಿರಲ್‌ 
ಬಿಲುವರೆಯಿಂ ಮೂಡಲು ಮೂಗಯ್ಯಂ ಮಾಣ್ದಗುಟಿ (ಅಶ್ಮಮು- 0೦-೧೨). 


ಬಿಲ್ವಾರ್ಯ : ಮರಗಳು . . . ತೇಗ. ಕೋಲುತೇಗ, ಬಾಗಿ, ಬಿಲ್ವಾರ, 
ದಿಂಡಿಗ. ಬೂರಗ (ತಕ್ಕುತು. ೨೩೬) ; ಬಿಲ್ವಾರ. ಬಿಳಿವಾರ, ಬಜಾರಿ, 
ಬೆಟ್ಟಸುಜ್ಜಲು (ಮೈಕಿಗಿ- ೨-೬). ಬಿಲ್‌, 4+ ಮರ] 


ಬಿಲ್ವರ್ಕ, ಬಿಲವರ, ಬಿಲವಾರ, ಬಿಲ್ವಾರ್ಕ (ನಾ). (ಉಕ) (ಒಂದು 
ಬಗೆಯ) ಚಿನ್ನದ ಬಳಿ; ಬಂಗಾರದ ಬಳೆ: ಸ್ವರಾಜ್ಯಫಂಡು 
ಕೂಡಿಸಲು ಹೊರಟಾಗ ಕೈಯಲ್ಲಿ ಬಿಲ್ವರಗಳನ್ನು ಕೊಟ್ಟು ಆಗ 
ಆರು ವರ್ಷದ ಬಾಲಿಕೆಯು ಇವನನ್ನಾಕರ್ಷಿಸಿದ್ದಳು (ರಾಸನು- ೪೩). 


ಬಿಸಕಂಡಿಕೆ 


“ ಬಿಸಕಂತಂ ಬಳಾಕಮೆನೆ ಬೆಳ್ಳಕ್ಕಿ " (ಗಣ. ೩0-೬) - 
[<ಸಂ. ಬಿಸಕಂಠಿನ್‌] 
ಬಿಸಕಂಠಿಕೆ (ನಾ). -ಬಿಸಕಂಠ್ಮ : " ಬಲಾಕಾ, ಬಿಸಕಂಠಿಕಾ -. ಈ ೨ 
ಬೆಳ್ಳಕ್ಕಿ ” (ಶರಾಯು- ೪೨-೯೭); " ಬಲಾಕಾ. ಬಿಸಕಂಠಿಕಾ-೨ ಕೊರಳು 
ಉದ್ದವಾಗಿಯೂ, ' ಬಿಳುಪಾಗಿಯೂ ಇರುವ ದೊಡ್ಡಬೆಳ್ಳಕ್ಕಿಯ ಹೆಸರು” 


(1008: ೧೬೦), (ಸಂ. ಬಿಸಕಂರಿಕಾ] 
ಬಿಸಕಂದ (ನಾ). ತಾವರೆಯ ಗಡ್ಡೆ ; ಕಮಲದ ಗಡ್ಡೆ ; ಬಿಸಕಂದದಂತೆ 
ತೋರ್ಪತಿವೃತ್ತದಿಂ ಪೂರ್ಣರಸಭಾವದಿಂದಲಂಕಾರದಿಂ , .. ಮಹಾ 
ಕವಿಯ ತೆಣದೊಳಂತಲ್ಲಿಯ ಸರೋವರಂ ಕಣ್ಣೆ ಸೆದುದು (ಹತಕಾ- 4-14)- 
[ಸಂ.] 


ಬಿಸಕಾಂಡ (ನಾ). ಕಮಲದ ನಾಳ ; ತಾವರೆಯ ದಂಟು...ದೇಟು : 
ಕೋಮಳಬಿಸಕಾಂಡಮಂ ಬೆರಸು ನೀಡಿದನಾಗಳದೋರ್ವ ಲುಬ್ಬಕಂ 


(ಕಾರಂತ. 0೬೩); ಬಿಸಕಾಂಡಗರ್ಭದಿಂ ಪಡೆದನೊ ಪದ್ಮಗರ್ಭನೆನೆ 
೬೬ « ಬೆಡಂಗುವೆತ್ತುಡು ನರೇಂದ್ರವಧೂಧವಳಪ್ರುಸಾಧನಂ (ಕಂ: 
va): [ಸಂ.] 

ಬಿಸಗುಡಿ (ಕ್ರಿ). ವಿಷವನ್ನು ಕುಡಿ... ಪಾನಮಾಡು ; ಅಂದು 
ಬಿಸಗುಡಿದು ಸಾಯದೆ ಭಕ್ತಕೃತಪುಣ್ಯದಿಂದ ಬದುಕಿದಂ (ತಂತ, 
0೬-10). [ಬಿಸ್ಕ + ಕುಡಿ] 

ಬಿಸಗೊರಲ್‌, ಬಿಸಗೊರಲು. ಬಿಸಗೊರಳು (ನಾ). ವಿಷವನ್ನು 


ಧಾರಿಣೆಮಾಡಿದ ಕೊರಳು : ನಂಜನ್ನು ಧರಿಸಿದ ಕಂಠ: "ಬಿಸ 
ಗೊರಲ' ಪರಾ. ಬಿಸಗೊರಲು : ಲೋಕವನುರುಪುವಗ್ನಿಗಣ್ಬಿಸಗೊರಲು. 
ತಲೆಮಾಲೆ (ಎಕ್ಕ: ೩-೩-೦). ಬಿಸಗೊರಳು ; ಜಡವನಿತೆಯಂ ಪೊರೆವ 
ಸುಡುವಾ ಬಿಸಗೊರಳಲಿ (ಅತ್ರಿ. ೪): [ಬಿಸ್ಕ *- ಕೊರಲ್‌] 

ಬಿಸಗೊರಲ (ನಾ). ಎಬಿಸಕಂಠ, ; ಬಿಸಗೊರಲನ ಬಿಸುಗಣ್ಣ ಸುತಂ 
ಬರುತೈದನೆ (8ೀೇಕ- ೨.38) ; ಕಲ್ಗಳಿಂ ಗುಂಡಿನಿಂ ಮರದ ಕೊಂಬಿನಿಂದೆ 
ಬಿಸಗೊರಲನಂ ಸೆಣಸಲೆಲೆ ತವಸಿ ನೀನೀಗ ಪೊಸತಾದ ಕಿಯ್ದುವುಳ್ಳೊಡೆ. 
ಕೊಂಡು ಬಾರೆನಲೈ (ಕಟಕಿ. 8೩-80). [ಬಿಸಗೊರಲ್‌ 4 -ಅ,] 

ಬಿಸಗೊರಲು « ಬಿಸಗೊರಲ್‌ ' ನೋ. 

ಬಿಸಗೊರಳು " ಬಿಸಗೊರಲ್‌ ' ನೋ. 

ಬಿಸಜ (ನಾ). ಕವಂಲ; ತಾವರೆ: ಬಿಸಜನಿತಂಬಿನೀಮನೋನಯನಾ 


ನಂದನನುಂ .. . ನಿತ್ಯೋದಯನುಮಪ್ಪ ಗಭಸ್ತಿಮಾಲಿಗರ್ಫ್ಯಮನೆತ್ತಿ.| 
(ಕುತತ6- ೨೫೩-೨೦) ; ಬಿಸಜದೆಸಲ್ಲಳೆಂ ಬಿಡೆ ಸಡಿಲ್ಹಿ , . . ಬಂದೆಸಗಿತು 
ಸುಪ್ರಭಾತದ ಸಮಾರಣಂ (ಶಾರ್ಶ್ಶಘಿ- 0೦-೭೮)- [ಸಂ. 


ಬಿಸಜಕರ್ಣಿಕೆ (ನಾ). ತಾವರೆಯ ಬೀಜಕೋಶ ; ಕಮಲದ ಮಧ್ಯ 
ಭಾಗ: ಎಸಳಿಸಳು ಮಿಗೆ ಸರಿಸದಲಿ ಜೋಡಿಸಿದನವನೀಪಾಲರನು 
ತದ್ಭಿಸಜಕರ್ಣಿಕೆಯೊಡ್ಡಿನಲಿ ಬಲಿದನು ಸುಯೋಧನನ (ಕುತ್ಕಾರ್ರೋ. 
9-0೬). [ಸಂ. ಬಿಸಜಕರ್ಣಿಕು] 

ಬಿಸಜಗಂಧಿ (ನಾ). ತಾವರೆಯ ಹೊವಿನ ಪರಿವಂಳದಂತೆ ಸುಗಂಧ 
ವುಳ್ಳವಳುಂ ; ಕಮಲಗಂಧಿ : ಎಸಳುಗಂಗಳ . , . ಮುರಿದ ಕುರುಂನ 
ಬಿಸಜಗಂಧಿಯ ರೂಪನಭಿವರ್ಣಿಸುವಡರಿದೆಂದ (ಕುಠ್ಮಾಲ. 0೩-೦೬) ; ಕರೆ 
ತಂದು ಬಿಸಜಗಂಧಿಯನು ಕೈಗೂಡಿಸುತ ಬಹಳ ಸಂತಸದಿಂದ 
ಎಂ ಸುಖದೊಳಿರುತಿರ್ದನು (ಶೌಕರಾ. ೩-00)- 

ಈ (ಸಂ. (ಬಿಸಜ ಗಂಧ +.-)] 

ಬಿಸಜತಂತು (ನಾ). ಕಮಲದ ದಂಟಿನ ನಾರು, - ಎಳೆ; ತಾವರೆಯ 
ದಂಟಿನ ಸೂತ್ರ : ಬಸೆಎತಂತುವಿನ ಸಂಚದಿಂದ ಮದಗಜ ಬಂಧವಡೆಯ 
ಬಲ್ಲುದೆ. (646. ೩-೫೩). [ಹಂ.] 


೬೪೮೪ 


10 


34 


30 


ಬಿಸಯ 


ಬಿಸಜಬಂಧು (ನಾ). ಕಮಲದ ಮಿತ್ರ: ಸೂರ್ಯ : ಬೆಸಸಿದುದಕೆ 

ಹಸಾದವೆಂದನು ಬಿಸಜಬಂಧುವ ಕಳುಹಿದನು (ಉ್ರವ್ಠಾಣ- 9೦-೩0) 
[ಸಂ.] 

ಬಿಸಜಭವ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ : ಬಿಸಜಭವನಕ್ಕೆ 
ಮೃಡನಕ್ಕ ಸರಾಂತಕನಕ್ಕೆ (ಕಂಕಣ: 00-030) ; ಬಿಸಜಭವನೀತನನೆ 
ನಿರ್ಮಿಸಿ ಕಳಿಪಿದೆಂ (ಏತ್ಮುಪು, 9-0-008). [ಸಂ.] 

ಬಿಸಜಲೋಚನ (ನಾ). ಕಮಲದಂತೆ ಕಣ್ಣುಳ್ಳವನು; ವಿಷ್ಣು: 
ಉದಯಾಸ್ತಮಯಕಾಲದಲಿ ಎಸೆವ ನಿದ್ರಾಂಗನೆಯೊಳೊಂದರೆ ಬಿಸಜ 
 ಲೋಚನನಾದೊಡೆಯು  ವರ್ಜಿಸುವಳವರನು ಭಾಗೃಸಿರಿ 
೩-೩೭) - [ಸಂ.] 

ಬಿಸಜಸಖ (ನಾ). ಕಮಲದ ಗೆಳೆಯ ; ಸೂರ್ಯ ; ಹೊಸರತುನದ 
ಗೋಪುರದಿಂ ಬಿಸಜಸಖನನೇಳಿಪ ಕಳಸಂಗಳು ವಸುಧೆಗೆ ಹೊಸತಾಗಿಹವು 
(ಫಾ: ೩-೬೭) 7. ಬಿಸಜಸಖನುದಯದಲಿ ಸತಿ ಮನಮೊಸೆದು. , . 
ಸಾರಿದಳು ತದ್ದೇವತಾಲಯಕೆ (ಕೀರಂತ- ೧೪-೨೬). [ಸಂ.] 


(ಕುಪ್ಮಾಉ, 


ಬಿಸಜಾಕ್ಷ (ನಾ). ಇ ಬಿಸಜಲೋಚನ : ನಾಡೆ ರಂಜಿಸಿದಂ. . -ಶಂಕರಂ 
ಬಿಸಜಾಕ್ಷಾಕ್ಷಿಸಮರ್ಚಿತಾಂಫ್ರಿಕವುಲಂ ಪಂಪಾಂಬಿಕಾವಲ್ಲಭಂ (ಉದ್ಕಳಿ- 
೦೨-೧೪೦), [ಸಂ. (ಬಿಸಜ + ಅಕ್ಷಿ + -)] 


ಬಿಸಜಾಕ್ಷಿ (ನಾ). ತಾವರೆಯಂತೆ ಕಣ್ಣುಳ್ಳವಳು; ಕಮಲುಕ್ಷಿ : 
ಬಿಸಜಾಕ್ಷಿಯೂ ಮಾತ ಮಜಹಿಟ್ಟು ಮನದೊಳಾರೈವುತಿರಲು (26ರ. 
3-0). [ಸಂ. ಬಿಸಜಾಕ್ಷೀ (ಬಿಸಜಾಕ್ಷ + -)] 

ಬಿಸಜಾರಿ (ನಾ). ಕಮಲದ ಶತ್ರು ; ಚಂದ್ರ : ಬಿಸಜಾರಿ ಹರಿಯೊಳಿ೨ 
ವೀಕ್ಷಿಸೆ ಕನಕಾದಿಗ್ರಹಂ ಮಹೀನಾಥಂ...ಅಕಸ್ಯಿಂ (ಜಾತತಿ- 30-8). [ಸಂ.] 

ಬಿಸಟಂಬರಿ `ವಿಸಟಂಬರಿ' ನೋ. 

ಬಿಸಣಿಗೆ 'ಬೆಸಳಿಗೆ' ನೋ. 

'ಬಿಸದಳ (ನಾ). ಇ ಬಿಸವಂದ : (೪). [?] 

ಬಿಸನಾಳ (ನಾ). ತಾವರೆಯ ದಂಟು; ಮೃಣಾಳ : ಬಿಸಿಲೆಲ್ಲಂ ಬಿಸನಾಳ 
ಜಾಲಕದಿನಾಗಳ್ಳೂಡೆ ಪೀರ್ತಂದುದು . . . ಎಂಬಿನಮೊಂದು ಬೆಳ್ವೆಳಗು 
ಪರ್ವಿತ್ತೆಯ್ದೆ ರೋದೋಂತಮಂ (೫ದಂಉ: ೧೦೩): [ಸಂ. ಬಿಸನಾಲ] 

ಬಿಸನಿಧಿ (ನಾ). ಸಮುದ್ರ; ಕಡಲು ; ಅಸಹಾಯಶೂರ ಹನುಮ: ಬಿಸನಿಧಿಗೆ 
ಹಾರಿ ದಶಶಿರನ ಭಂಜಿಸಿ (ಏಿಕ್ತೋಸು. ೬೩-೨).. [ಬಿಸ್ಕ 4 ನಿಧಿ] 

ಬಿಸಪ್ರಸೂನ (ನಾ). ಬಿಸಜ : “ಸಹಸ್ರಪತ್ರಂ, ಶತಪತ್ರಂ... 
'ಬಿನಪ್ರಸೂನಂ . . . ಪೆಂಕಜಂ- ಈ ೧೭ ತಾವರೆ” (ಸರಾಯು- ೦೦3-೩೭); 
ಪಡಲಿಟ್ಟ ಪಡೆಯ ನೆತ್ತರ ಮಡುವಿನೊಳುಡಿದುಡಿದು ಕೆಡೆದ ಕರಿ 
ದಂತಂಗಳ್‌ ತಡಿವಿಡಿದ ಸುಭಟಶಿರಮುಂ ಪಡೆದುವು ತದ್ದಿಸಬಿಸಪುಸೂನದ 
ಸಿರಿಯಂ (ಉಕ: ೬-೦೦೭) [೫ಂ.7 

ಬಿಸಮ್ಮ. ವಿಸಮ (ಗು). ಕೆಟ್ಟ: ದಂಷ್ಟ: ಬಿಸಮರಕ್ಕಸರ ಬೊಬ್ಬಾಟಮುಂ. 
ಘಃಟಮುಂ ಬಹುಭಯಂಕರಮಾದುದು (ಕಂತ್ರಿ. ೫-40). ವಿಸಮ: 
ಅತಿವಿಸಮ ಹಯಪ್ರವುಢರೇಖಾರೇವಂತನುಂ ಪರಬಳಕ್ರಿತಾಂಸ್ತನುಂ (ಎಕ: 
x1, ಉನ: ೦೭೨-೦೨; 1266) 'ಬೆಸ್ಕ' ಪರಾ. 

[<ಪ್ರಾ. ವಿಸಮ./ಸಂ. ವಿಷಮ] 

ಬಿಸಮ್ಮ (ನಾ). ಒಬ್ಬಾತನ ಹೆಸರು ; ಶ್ರೀಮಾದವೆಯರಾಳ್‌ ಬಿಸಮೃ 
ನೆಮ್ಡೋ ಮನೆಮಗತಿ ಆತ ನಟ್ಟ ಕಲಕೆ ಒರ್ಮತ್ತು ಕೆಯ್ಯ ಕೊಟ್ಟೊರೇ 
(ಎಳೆ. ೫1, ತಳಕ: ೩&-5; ಸು: 815), [ಬಿಸ್ಕ + ಅಮ (ಇಅಮ್ಮ್ಮ)) 


ಬಿಸಯ, ವಿಸಯ (ನಾ). ೧. ಇಂದ್ರಿಯಭೋಗ ; . ವಿಷಯಸುಖ : 
ಬಿಸಯಕ್ಕೀಡಾದ ದೇಹಕ್ಕತಿಸುಕರಮೆನಿಪನ್ನಪಾನೆಂಗಳಿಂ (ಪಾಶ್ಪಾಕ- ೬೨). 
ವಿಸಯ : ೨. ದೇಶ; ನಾಡು : “ವಿಷಯ - ವಿಸಯ” (ರುದ. ೨೫೩ 


ಬಿಸರ 


ಶ್ರಜೋ)- ಹ. ಸಮಾಚಾರ; ಸಂಗತಿ: “ವಿಸಯ-ವಿಷಯ ಸಂಗತಿ. 
ದೇಶ” (ತರ್ಮಕೋ. 90). [ಆಪ್ರಾ. ವಿಸಯ./ಸಂ. ವಿಷಯ ] 
ಬಿಸರ (ನಾ). ೧. ಸಮೂಹ ; ಗುಂಪು : “ ಬಿಸರಮೆನಲದು ಸಮೂಹಂ” 
(೪6ರ. ೬೪). ೨. ಆಧಿಕ್ಯ; ಹೆಚ್ಚಳ: ಸಗ್ಗಿಗರಾಣ್ಮನ ಘನಕರಿಘಟಿಗಳ 
ಬೇಸಗೆಯ ಬಿಸರಕ್ಕೆ ಬಸವಟಿದು (ಉಾಮಾಕ್ಕ. ೩-೬). [< ಸಂ. ವಸರ] 
ಬಿಸರುಹ (ನಾ). ಎ ಬಿಸಜ ; ಬಿಸರುಹದಳಂಗಳಿಂ ಸೊದೆಯಿಸಿರ್ದ ಹಿಮ 
ಗೃಹವನವನಿಪಾಲಂ ಕಂಡಂ (ಕಾರಕ. ೨೦೪): ಬಿಸರುಹ ರಥವಕ್ಕಿ: ತಸ್ಕರ 
ಜಾರರ್ಗೆ ಬಿಸವಾದುದು ಶಶಿಕಿರಣ (ನೋತತ. ೦೮-೨):  [ಸಂ.] 
ಬಿಸರುಹನೇತ್ರ. (ನಾ). ಕಮಲದಂತೆ ಕಣ್ಣು: ಳೃವನು ; ವಿಷ್ಣು. 
ಭನ (ನಾ). [ಛಂದ] ಒಂದು ಅಂಶಿಗಣದ ಹೆಸರು 
ಷ್ಣುಗಣ ; ಬಿಸರುಹೋದೃವಗಣಂ  ರಸದಶಸ್ಥಾನದೊಳ್‌ 
fe ಗಣಮೆ ಬರ್ಕು ಮೋಖ. 3-19). ! ಸ 
ಬಿಸರುಹನೇತ್ರೆ (ನಾ). ಕಮಲದಂತೆ ಕಣ್ಣುಳ್ಳವಳು; ಬಿಸರುಹೋದೃವ 
ಗಣಂ 'ತೆದಕಸ್ನಾನದೋ್‌ ಬಿಸರುಹನೆಔ್ರಗಣಮೆ ಬರ್ಕುಟಾದುವು 
ಬಿಸರುಹನೇಶ್ರೇ ತ್ರಿಪದಿಗೆ (ಛರೋಂಲ: 3-294). 
[ಸಂ. ಬಿಸರುಹನೇತ್ರಾ (ಬಿಸರುಹನೇತ್ರ +-) ] 
ಬಿಸರುಹಾಕ್ಷ (ನಾ). - ಬಿಸರುಹನೇತ್ರ : ಬಿಸರುಹಾಕ್ಷನ ಸರಿಯದಾರೈ 
(ಗಗತಾ` ೫-30). [ ಸಂ, (ಬಿಸರುಹ -. ಅಕ್ಷಿ + -)] 
ಬಿಸರುಹೋದ್ಭವ (ನಾ). - ಬಿಸಜಭವ. [ಸಂ.] 
ಬಿಸರುಹೋದ್ಭವಗಣ (ನಾ). [ಛಂದ] ಮೂರು ಅಂಶದ ಗಣ; 
ಬ್ರಹ್ಮಗಣ : ಬಿಸರುಹೋದೃವಗಣಂ ರಸದಶಸ್ಥಾನದೊಳ್‌ ಬಿಸರುಹ 
ನೇತ್ರಗಣಮೆ ಬರ್ಕುಟೀದುವು ಬಿಸರುಹನೇತ್ರೇ ತ್ರಿಪದಿಗೆ (ಛರೋಂಿ. 
೫-206). [ಸಂ.] 
ಬಿಸರುಹಾಸನ (ನಾ). ಕವಂಲವನ್ನಿ ಆಸನವಾಗುಳ್ಳವನು.; ಬ್ರಹ್ಮ: 
ಶಶಿ ರವಿ ತ್ರಾಸಲೀ ಪುರವ ಸಗ್ಗವನೊಲ್ಲು ಬಿಸರುಹಾಸನ ತೂಗುತಿರಲು 
(ಕಂನವಿ- ೫-೪). [ಸಂ.] 
ಬಿಸರೇಖೆ (ನಾ). ವಿಷದ ಗೆರೆ: ಎಲುದೊಡಿಗೆ ಫಣಿಕುಂಡಲ ಕೊಲುವ 
ಬಿಸರೇಖೆ ಕೊರಲೊಳ್‌ (ಏಕೋಪು- 6-೬). [ ಬಿಸ್ನ ರೇಖೆ] 
ಬಿಸಲಡಿಗೆ 'ಬಿಸಿಲಡಿಗೆ” ನೋ. 
ಬಿಸಲತೆ (ನಾ). ಕಮಲದ ಬಳ್ಳಿ: ಬಿಸಲತೆಯೊಳೆಂ ನೆಯ್ದಿಲ ಸಣ್ಣ 
ಕಾವಿನೊಳಂ. . .ಬೇಜಕಿವೇಜಕ ಸುತ್ತಿ ಸೊವಡಿಂಗೆಟಿಗಿದ ಮುಖದುಂಬಿಯೆ 
ಮುದ್ರೆಯಾಗೆ ತಂದು ಮುಂದಿಬ್‌ಪಿ (ಮಣ. ೫-೪೪). [ಸಂ. ಬಿಸಲತಾ] 
ಬಿಸವಂದ (ನಾ). ವಿಸ್ಮಯ : ಆಶ್ಚರ್ಯ ; ಸೋಜಿಗ : “ಬಿಸವಂದಮೆನೆ 
ವಿಸ್ಮಯಾರ್ಥಮಕ್ಕುಂ” (ಕಬ. *ದಜಿಂದಂ ಏಸವಂದಂ (ಶಶಕಾ. 
&-೬); ನೀನೆಸಗಿದ ಬಿಸವಂದಮಂ ಪೇಬಕಿನಲ್‌ (ರಕಕು. 6-೪ ವ): 
[2-/ ಸಂ. ವಿಸ್ಮಾಪನ] 


೫) 


ಬಿಸ 


ಬಿಸವಂದಂಗೊಳ್‌ (ಕ್ರಿ). ಆಶ್ಚರ್ಯ ಹೊಂದು ; ವಿಸ್ಮಯಪಡಂ 
ಆಗಳ್‌ ರಾಯನಿಂತೀ ತೆಅನ ಮೊರೆಯಂ ಕೇಳ್ದು ಬಿಸವಂದಂಗೊಂಡು 
* ಬಂದು (ಊತಕ್ಕೆ, ೧೦೬-೬). [ಬಿಸವಂದ 4 ಕೊಳ್‌] 


ಬಿಸವಲ್ಲರಿ (ನಾ). - ಬಿಸಲತೆ : ಜಿನಶಿಶುವ ಕೋಮಳಾಮಳತನು ಸವನ 
ಪಯಃಪುವಾಹದೋ  ಸೊಗಯಿಸಿದತ್ತನಿಮಿಷರ ಕಣ್ಣೆ ಗಂಗೆಯ 
ಪೊನಲೊಳ್‌ ನಳನಳಿಸಿ ಮಿಸುಪ ಬಿಸವಲ್ಲರಿವೊಲ್‌ (ತಂದ್ರಥು. ೦೨-೦೨೪). 
[ಸಂ.) 
ಬಿಸವಲ್ಲಿ (ನಾ). *ಬಿಸಲತೆ : ಲಲಿತಕರತಲಮೊಂದಿ ಮೆಟವ ನಳಿತೋಳ 
ರುಣಜಲಜವಾಂತೆಸೆವ ಬಿಸವಲ್ಲಿಯಂ ನೀರ್ವೊಗಿಸೆ ಸಲೆ ಕೊರಲ್‌ ಜಡಜಾತ 
ಶಂಖಮಂ ರುಂಂಕಿಸೆ (ಕದ್ಮಣ. ೩-೨೪). [ಸಂ. ಬಿಸವಲ್ಲೀ] 


೬೪೮೫ 


5 [ಬಿಸಸೂತ್ರ (ನಾ). 


10. 


16 


ಬಿಸಿ 


ಬಿಸಸನ "ವಿಸಸನ' ನೋ. 

ಬಿಸಸಿತ (ನಾ). ತಾವರೆಯ ದಂಟಿನ ಬಿಳಿಯ ಬಣ್ಣವುಳ್ಳುದು.; 
ಎನಗಾಸೆದೋಟ್‌ . ಬಿಸಸಿತಮೆನಿಸುವ ನಿಜತಾರಹಾರಲತೆಯಿಂದಂ .. . 
ಮದೀಯಾಭಿಮಾನಮಂ ಕಟ್ಟೊಯ್ದೌ (೫ರಂತ- 603). [ಸಂ.] 

ಕಮಲದ ದಂಟಿನ ನಾರು; ತಾವರೆದಂಟಿನ 

ದಾರ: ಬಿಸಸೂತ್ರದ ಕಟಿಸೂತ್ರಂ ಪೊಸದುಗುಲದ ಕೋವಣಂ 

ಕಮಂಡಲು ರಾರಾಜಸೆ ದಂಡಪಾಣಿ ಪೊಕ್ಕಂ .. . ನೃಪಸಭೆಯಂ 


(ಶುರಾನಾ- 1-09) ; ಪವಿತ್ರಬಿಸಸೂತ್ರವೃತಂ ನವಪಿಷ್ಟಚರ್ಚಿಕಾಶಸ್ತಮಂ 
ಪಾತ್ತದರ್ಭರಚನಂ . . . ಪೂರ್ಣಕಲಶಂ ತಳೆದತ್ತತುಳಂ ವಿಳಾಸಮಂ 


(ತಂದ್ರಪು. ೩-೩೩). 
ಬಿಸಾಕು " ಬೀಸಾಕು ' ನೋ: 
ಬಿಸಾಟು " ಬೀಸಾಡು' ಪರಾ. 
ಬಿಸಾಡಿಸು (ಕ್ರಿ). ಎಸೆಯುವಂತೆ ಮಾಡು: ಪರ್ಣಲಘುವಿದೈೆ 
ಯಿಂದಾಕೆಯನಾಕ್ಷಣದೊಳ್‌ ಕೊಂಡೊಯ್ದೊಂದು ನಟ್ಟ ಡವಿಯೊಳ್‌ 
ಬಿಸಾಡಿಸಲ್‌ (ಶೃಶ್ಕಾಸ್ಪ- ೦-೪ ವ): 
[ಬಿಸಾಡು ( ೬ ಬೀಸಾಡು) 4 - ಇಸ್ಕು) 
ಬಿಸಾಡು "ಬೀಸಾಡು' ನೋ, 
ಬಿಸಾತು (ನಾ). ಗಣನೆ ; ಲಕ್ಷ್ಯ ತನ್ನೆದುರಿಗೆ ಯಾರದೇನು ಬಿಸಾತು? 
(ಉಂ: 039) ; ಕದ್ದು ಕದ್ದು ಕೇಳಿ ಗುಸುಗುಸು ಯಾಕೆ ಮಾತಾಡ್ತೀರಿ. 
- ಯಾರಪ್ಪನ ಬಿಸಾತು ಇಲ್ಲವೋ (ಕರುಣ: 060) ; ಈ ಒಕ್ಕಲಿಗಾಗೆ 
ಅಂಜುವುದೇಕೆ ? ಅವನ ಬಿಸಾತೇನು (ಇಳಾಶುಂ. 17. ೩೬). 
[+ ಹಿಂ. ಬಿಸಾತ್‌: ಮರಾ. ಬಿಸಾತ್‌, ಬಿಸಾದ್‌, ಬಿಶಾದ್‌, ಬಿಶಾತ್‌, 
ತುಳು. ಬಿಸಾತ್‌ ; ತೆಲು. ಬಿಸಾತು] 
ಬಿಸಿ (ನಾ). ೧. ಕಾವು; ಶಾಖ: ಹೊಸೆ ಹಾಲ ಹನಗಳಡಸಿದ ತೆಣದ 
ತೆನೆಗಳಂ ತಿಲೌತಿಅಕಿದು ತಂದು , , « ರಸವುಳ್ಳ ಹಸುರುಳ್ಳೆ ಬಿಸಿಯುಳ್ಳ 
ಹಸಿಯ ಕೆಂಪುಳ್ಳವಲನಿತ್ತು (ಸಿದ್ಕರಾ- 3-3೯); ಬಿಸಿಯ "ಕಂಡರೆ ಬೆಣ್ಣೆ 
ಕರಗಿದಲ್ಲದೆ ಮಾಣ್ಯುದೆ (1s. 0೬) ೨. ಶಾಖದಿಂದ 
ಕೂಡಿರುವುದು ; ಉಷ್ಣ ದಿಂದ ಕೂಡಿರುವುದು : ಕುಸುಮಂಗಳೆಂಬ 
ಮಾತದು ಪುಸಿ ದಹನಮಯಂಗಳಂಬುಗಳ್‌ ಮನಸಿಜನಾ ಜಸಮಲಟಯೆ 
ಸುಡುವು[ವೆ]ರ್ದೆಯಂ ಬಿಸಿಯವಿವೆಂದಿಂತೆ ಪೇಟ್‌ ಧರ್ಮಾಪೋಹಂ [CN 
೦೫); ಆದೇಂ ಬಿಸಿಯವೊ ಜಯಣುಮಾರನನಲಶರಂಗಳ್‌ (664. 
ಶಾಳಾ ವಿರಹದೊಳೀಕೆಗೆ ಬೆಳ್ವಿಂಗಳ್‌ ಬಿಳಿಯ ಕಿರ್ಚು ಸಸಿ ಬಿಸಿ 
(nos. 9-00೭). ೩. ಬೆಂಕಿ: ಅಗ್ನಿ: " ಬಿಸಿಗಣ್ಣು ಯ ಪರಾ. ೪. : 
ತೀಕ್ಷ್ಣತೆ : ಪ್ರಖರತೆ: 'ಬಿಸಿನಗೆ' ಪರಾ. (ಗು). ೫. ಬೆಚ್ಚನೆಯ ; 
ಕಾವಿನಿಂದ ಕೂಡಿರುವ: ಹೊಸತುಪ್ಪದಿಂದೆ ಕಲಸಿದ ಸಕ್ಕರೆಯನಿಕ್ಕಿ 
ಯಟ್ಟ ಹೂರಿಗೆಯ ಬಿಚ್ಚಿ ಬಿಸಿಯೋಡಿನೊಳಗಿಕ್ಕೆ ಖಂಡಮಂಡಕವೆಂಬ 
ಹೆಸರಾಯ್ತ (ಸೂಶಕಾ- ೦-೨೮): 
ಬಿಸಿಬಿಸಿ (ದ್ವಿರುಕ್ತಿ) : ಬಿಸಿಬಿಸಿಯೋಗರಂ ಕೆಲದ ಸೋಡಗೆ ತೆಳ್ಳೊಳು 
ದುಪ್ತಮಂಪ್ಪಗಾಯ್‌ ಮೊಸರ್‌ (ಸೂಸು. 00-348) ; ಅಸಿಪತ್ರವನದ 
ಅಕೊಳಗ್ನೊಗಿಸಿ. ನಿನ್ನ ಬಿಸಿಬಿಸಿ ಖಂಡವ  ಹೊಳಿಡಿಸಿ (ಪೃರಂಕ- 
ಬಿಸಿಬಿಸಿ ಅನ್ನ ಸಾರುಗಳನ್ನು ಬೇಗೆ ಬೇಗ ಬಡಿಸಿ ಮುಂದು 
ವರಿದರು (ಮಠೆಕು- ೯6). ಬಿಸಿಬೇಳೆಭಾತು ಲ ಬೇಳೆ ಮತ್ತು 
ಕೆಲವು ತರಕಾರಿಗಳನ್ನು ಒಟ್ಟಿಗೆ ಬೇಯಿಸಿ, ಮಸಾಲೆ ಪದಾರ್ಥ 
ಗಳನ್ನು ಬೆರಸಿ ಮಾಡುವ ಒಂದು ಬಗೆಯ ಕಲಸನ್ನ : ಇವೊತ್ತಿನ 
ಉಪಾಹಾರಕ್ಕೆ ಬಿಸಿಬೇಳೆಭಾತು ಮತ್ತು ಗುಲಾಬಜಾಮೂನು ಮಾಡಿ 
ದ್ಥಾರೆ (ಕಿ) ಬಿಸಿ ಮಾಡು ಎ ಬೆಚ್ಚಗೆ ಮಾಡು; ಕಾಯಿಸು: 


[ಸಂ.] 


oa 


0-093-೪) 


ಬಿಸಿಗೆ 


ರೇವೆಯನ್ನು ಕಬ್ಬಿಣದ ಕೊಪ್ಪರಿಗೆಯೊಳಗೆ ಹಾಕಿ . . . ಬಿಸಿ ಮಾಡು 
ತ್ತಾರೆ (ಮಂಂಯ- ೪-33) ; ಕೇಸರಿಯನ್ನು ಬಿಸಿ ಮಾಡಿ, ಅನಂತರ ಪುಡಿ 
ಮಾಡಿ ನೆನೆ ಹಾಕಬೇಕು (ಅರಸ್‌: ೯). ಬಿಸಿಯಾಗು - ೧. ಕಾದು 
ಬೆಚ್ಚಗಾಗು ; ಉಷ್ಣತೆಯನ್ನು ಹೊಂದಂ : ಬಿಸಿಯಾಗಿರುವಾಗಲೇ 
ಬಡಿಸಿರಿ (68. 0೦೯). ೨. ಉದ್ರೇಕಗೊಳ್ಳು : ಕಾವೇರಂ : 
ಶಶಿಯ ನೇಮದೆ ಕರ ಚರರು ಕೋಪವ ತಾಳಿ ಬಿಸಿಯಾಗಿ ಖಳರ ಮಾರ್ಬ 
ಲಕೆ ಮುಸುಕಿ ಕಗ್ಗೊಲೆಗೈದಿದೊಲು ಚಂದ್ರಚ್ಯೋತಿಗಳಿಸೆದುವು ಪಾಳಯ 
ದೊಳಗೆ (ಕಂಠಂ. 0೪-೦೦). [ದೇ.॥ ತುಳು. ಬಿಸಿ, ಬಿಶಿ; ತೆಲು. ಬಿಸಿ] 
ಬಿಸಿಗ (ನಾ). ಶಾಖದಿಂದ ಕೂಡಿದನನು : ರಾಜಾಧಿಪನೆಂಬೆನೆ ನಷ್ಟಪುಷ್ಟ 
ಸರೋಜಾಪ್ತನೆಂಬಿನೆ ಬಿಸಿಗ ತೇಜೋಮಯ ಕಂದ ಬಾರೆಂದು ರಶಿ 
ಬೃಹದ್ಭೀಜಕ್ಕೆ ಮುತ್ತನಿಕ್ಕುವಳು (ನೋಡಕ- 0೩-೬೩). [ಬಿಸಿ +] 
ಬಿಸಿಗಣ್ಣ (ನಾ). ಬೆಂಕಿಯ ಕಣ್ಣನ್ನು ಹೊಂದಿದವನು : ಶಿವ : ಇತ್ತ 
ಬಿಸಿಗಣ್ಣನೊಡನೆ ಕಾದುವೆನೆಂದು ಕಾಮ ತನ್ನಸಿಯಳ ಕೂಡೆ ಪೇಳಿದನು 
(ನೋಶತ- ೬4); ಕರ್ಮವ ಸುಟ್ಟರುಹನಾ ಪಣೆಗಣ್ಣನೆಂಬರು ಬಿಸಿಗಣ್ಣ 
ನೆಂಬರು ಗುಣನಾಮವವು ನೋಡುವಾಗ (ಠರಶ- ೬೬-೦೬೬). 
[ಬಿಸಿಗಣ್ಣು + -ಅ,] 
ಬಿಸಿಗಣ್ಣು (ನಾ). ಬೆಂಕಿಯ ಕಣ್ಣು; ಅಗ್ನಿನೇತ್ರ : ಶಶಿಧರ ಮುನಿದು 
ಬಿಸಿಗಣ್ಣ ತೆಆ್‌ದರೆ ಶಿವಶರಣರದನ್ನು ಮನಸಿಗೆ ತಾರರು (ಅನಕಂ. ೨೧೩_ 
*ಟ); ನೊಸಲಿ ಬಿಸಿಗಣ್ಣ ನೇಲಿಂದು ಶಿವಲಿಂಗಮಂ ಮುಸುಕಿ ಬೆಳೆದುತ್ತ 
ಮಾಂಗವನು ಬಾವೆಂದು ದಿಟ್ಟಿಸಿ ನೋಡದೆ . . , ಶಂಕಿಸಿ (ಸರ್ಕರ, ೨-೪). 
[ಬಿಸಿ _. ಕಣ್ಣು (<ಕಣ್‌)] 
ಬಿಸಿಗದಡು (ನಾ). ಬೆಚ್ಚನೆಯ ಕಲ್ಕ : ಸಾಸಿವೆಯ ಬಿಸಿಗದಡು ಬೀಳೆ 
ಜಠರಾಗ್ನಿಯೊಳ್‌ ಕೇಸುರಿಗಳುಬ್ಬಿದುವು (ಕೆಂಪು. ೪3-೩೪): 
[ಬಿಸಿ + ಕವಡ್ಕು) 
ಬಿಸಿಗದಿರ್‌ (ನಾ). ಶಾಖವಾದ ಕಿರಣ ; ಶಾಖವುಳ್ಳ ರಶ್ಮಿ: ಇಳಾತಳಮಂ 
ನಿರಂತರಂ ಬಿಸಿಗದಿರಿಂದೆ ನೋಯಿಸಿದ ಪಾಪಮನಿಲ್ಲಿಯೆ ನೀಗಲೆಂದು 
« « ಇನನೆಯ್ದಿ ದನಸ್ತಶೈಲಮಂ (ತೂಕ್ಕಿತು. 6-6). 
[ಬಿಸಿ + ಕದಿರ್ಕ್‌) 
ಬಿಸಿಗದಿರ (ನಾ). ಶಾಖವಾದ ಕಿರಣಗಳನ್ನುಳ್ಳವನಂ; ಸೂರ್ಯ : 
ಬಿಸಿಗದಿರನು ಹುಟ್ಟಿ ಪೂರ್ವಾಚಲದಿ ರಂಜಿಸದನು (ನೋಶಕ- ೪-0) ; 
ಬಿಸಿಗದಿರನಾದರೋ ಬೆಂಕಿಯನ್ನು ಕಾರುತ್ತಿದ್ದನು (ಕ್ಕೋತಿರ. ೨೪೩)- 
[ಬಿಸಿಗದಿರ್‌ + - ಅ] 
ಬಿಸಿಗದಿರ್ವಟ್ಟು (ನಾ). ಸೂರ್ಯಬಿಂಬ : ಬಿಸಿಗದಿರ್ವಟ್ಟಿಂಬ ಕಂಬಿ 
ಯಚ್ಚಿಂ ಕಾಲವೆಸರ . , . ಕನಕಪ್ರಭೆಯ ಹೊಸಹೊನ್ನ ಸರಿಗೆದೆಗೆವ 
ಸುತ್ತುಗಂಭದೊಂದೆಸಕವಾಯಿತು ಮೇರುಶಿಖರಿ (ಶ್ರಳು8- ೦-೩೦). 
[ ಬಿಸಿಗದಿರ್‌ 4 ಬಟ್ಟು] 
ಬಿಸಿಗಮ್ಮ (ನಾ). ಶಾಖೋತ್ಪತ್ತಿ ಮಾಡಂವವನು ; ಸೂರ್ಯ: 
ಕಮಲಚಯ ಬಿಸಿಗಮ್ಮನುದಿಸಲು ವಿಕಸನಮನೈದಿದೊಲು 
೨೩-೩೩). [ಬಿಸಿ * ಕಮ್ಮ 
ಬಿಸಿಗಾಣ್‌ (ಕ್ರಿ): ಶಾಖವನ್ನು ಪಡೆ ; ಕಾವುಗೊಳ್ಳು ; ಬಿಸಿಗಂಡ ಪೊನ್ನ 
ಪ್ರತ್ವ! ಳಿಯ ಪೊರೆದ ಪಾದರಸವಾಜಾದ ತೆಅನಾಯ್ತು (ಶ್ರೀಶಾ೦- ೪-೭೪). 
[ಬಿಸಿ + ಕಾಣ್‌] 
ಬಿಸಿಗಿರಣ (ನಾ). ಇ ಬಿಸಿಗದಿರ: ಪಾಂಡ್ಮದ ಧೊರೆಯ ದುರ್ಧರ 


(ನನನೋ,. 


ತೇಜದಿಂ ಬಿಸಿಗಿರಣ ತೆಂಕಣದಿಕ್ಕಿನಲಿ ಸಂಚರಿಪ ಕಾಲದಲಿ ಧರಿಸುವನು 
ಸೌಮ್ಮತೆಯನು (6ಕುತಂ. ೬೯-೪೪) - [ಬಿಸಿ + ಕರಣ] 
ಬಿಸಿಗುಂದು (ಕ್ರಿ). ಕಾವು ಕಡಮೆಯಾಗು... ಕುಗ್ಗು : ಕಾದುವ ಕೆಯ್ದೂ 


೬೪೮೬ 


36 


25 


ಬಿಸಿಮಸಗು 


ಪೋದುದೆನುತಳ್ಳಿದನೇ ಸಾರವೀರರಸಮೇಂ 
(ಶವಿಕಂ- ೪40) [ಬಿಸಿ * ಕುಂದು] 
ಬಿಸಿಗೂಡು (ಕ್ರಿ). ಬೆಚ್ಚಗಿರುವ ಆಹಾರವನ್ನು ಬೆರಸು ; ಹಸಿವಿಲ್ಲದುಣ 
ಬೇಡ ಹಸಿದು ಮತ್ತಿರಬೇಡ ಬಿಸಿಗೂಡಿ ತಂಗೂಳುಣಬೇಡ (ಸರ್ವಜ್ಞ. 
3000). [ಬಿಸಿ 4 ಕೂಡು] 
ಬಿಸಿಗೂರ್‌ (ನಾ). ಒಂದು ಊರಿನ ಹೆಸರು: ಶಿವಮೂರೆಖ'ಅಪ್ಪೈ 
ಕಣುಂಗಿಲ್ಲಾಡಾಳೆ ಬಿಸಿಗೂರುಳ್ತಾಟ್ವ ಪ್ರಜೆಗೆಲ್ಲಂ ಕೊಟ್ಟೊದು (ಕ್ಕೀಕಂ. 
[? + ಊರ್‌] 


ಬಿಸಿಗುಂದಿದುದೇ 


೦೪೦8, 0೯-೪: 800). 
ಬಿಸಿಗೆ "ಬೀಸಗೆ' ನೋ. 
ಬಿಸಿಗೆಲಸ (ನಾ). (?) : ಬಸಿಗೆಲಸದಲ್ಲಯ್ಯ ಕಕ್ಕಯ್ಯ ಬಂದಯ್ಯ ನುಸಿ 

ಗೆಲಸದ ಮಲ್ಲಯ್ಯ ಧಾರಯ್ಮ ಭೋಗಯ್ಯ (ಗತಿ 

ಗೆಲಸ` ಪರಾ. [ಬಿಸಿ ? + ಕೆಲಸ] 
ಬಿಸಿದು (ನಾ). ೧. ಶಾಖದಿಂದ ಕೂಡಿರುವುದು: ಬಿಸಿಯಾದುದು : 

ಸುಯ್‌ ಪೊದಟ್ಟು ಬಿಸಿದುಂ ಕಮ್ಮಿತ್ತುಮಾಯ್ತೋಪಳೂ (ಉತ್ಕಸಾ- ೫66 

ಶೂರ್ರಕ); ಕರಂ ಬಿಸಿದಾಗಿ ಕಾಸಿ ಕಳ್ಳನೆ ಕೆಡಯಿಕ್ಕಿ ಬಾಯೊಳೆಜಕಿಎರ್‌ 

(ಕುಕ. 00-೬3); ಬಿಸಿದಪ್ಪ ತುಪ್ಪಮನಆಯದೆ ಶಿಶು ನುಂಗಿದಂತೆ 

(ರನ್ನು: 6-00). ೨. ಶೀಕ್ಷ್ಣವಾದುದು; ತಾಪಕರವಾದುದು: 

ಪ್ರಖರವಾದುದಂ : ಉಸಿರ್ದೊಡೆ ಬಗೆ ತೀರ್ಗುಂ ಬಿಸಿದುಂ ಬೆಟ್ಟಿತ್ತು 

ಮುಸಿರದೇಂ ತೀರ್ದಪುದೇ, (ಕುಕ: ೪: ನುಡಿ ಸುರಾಚಳೆದಿನ್ವಚೆಳೆಂ 

ಪರಾಕ್ರಮಂ ಖರಕರತೇಜದಿಂ ಬಿಸಿದು (ಏಕ. 11, 0೩-೨6; 992) 

ಬಿಸಿಯಂ ಎ ತಾಪದಿಂದ ಕೂಡಿರುವವನು; ಸೂರ್ಯ : ಬಿಸಿಯಂ 

ತಣ್ಣಿದನಪ್ಪಫೊಲ್‌ ಕಡಲೊಳೆಂದೋಲಾಡೆ ಚಂಡಾಂಶು (005: ೩-೬೬). 

[ಆ ಬಿಸಿ) 
ಬಿಸಿನಗೆ (ನಾ). ತೀಕ್ಷ್ಣವಾದ ನಗೆ; ಪ್ರಖರವಾದ ನಗೆ: ಬಿಸಿನಗೆ 
ಯಾವುದು ತಣ್ಣಗೆಯಾವುದು ಹುಸಿನಗೆ ಮುಗುಳುನಗೆಗಳು ರಸನಗೆಯೆಳೆ 
ನಗೆಯೆಂಬವೆಂತಿಹವೆಂದು ನಸುನಗುತವಳು 
[ಬಿಸಿ + ನಗೆ] 
ಬಿಸಿನಿ (ನಾ). ೧. ತಾವರೆಯ ಗಡ್ಡೆ : “ಕಂದಃ. ಬಿಸಿನೀ, ನಳಿನೀ. 

ಈ ೩ ಅವಲ ಗೆಡ್ಡೆ” (ಶರಾಯು. ೦೦೨-೬೦) “ಸಾರಸದ ಗಡ್ಡೆಯದು 

ಕಂದಂ ಬಿಸಿನಿಯಕ್ಕು” (ಖಂಗಣ: ೪-೧೭). ೨. ತಾವರೆಯ ಬಳ್ಳಿ ; 

ಬಿಸಿನಿ ಬಿಸಿವಿಸಿಲನುಟ್ಟಳೆಂಬಂತೆ ಬಿಗಿದುಟ್ಟಿ ಮಿಸುನಿವಟ್ಟೆ ಮಿಸುಗುತ್ತಿರೆ 

(ರಾಜಶೇ. ೩-0೯ ಐ) - [ಸಂ. ಬಿಸಿನೀ] 
ಬಿಸಿನೀರ್‌, ಬಿಸಿನೀರಂ (ನಾ). ಕಾದ ನೀರು: ಸಂಡುವ ನೀರಂ: 

ಸುಂಟಿ ತಿಂದ ಬಾಯೊಳ್‌ ಬಿಸಿನೀರಂ ಕುಡಿದರಂತೆ ಮಿಡುಮಿಡುಮಿಡುಕಿ 

(ರರ್ಮಾಮ್ಮ. 00-09 ನ); ಚಲದಿಂ ಮಂಡಳೇಸರ್ಗ್ಗೆ ಬೇರೊಳ್ಳಿ ಸಿನೀರಂ 

ಪೊಯ್ದಂ (ಬಕ. ೫8: ರಾಣ. ೪3-೩3; 1160); ಬಿಸಿನೀರಲ್ಕುಡೆ ವಾತ 

ಪ್ರಶಮಿಸುಗುಂ (9ಕ್ಕಕಾ: ೭-೪೭). ಬಿಸಿನೀರು: ಪೊಂಬಡಿಗವ ಸಾರ್ಚಿ 

ಬಿಸಿನೀರ ಗಿಂಡಿಯೊಳ್‌ ತಂದು ಕಾಲ್ದೊಳೆಯೆ (ರೋಕತ. ೦೮೯೯); 

'ಮಡಿವಳರ್‌ ಬಿಸಿನೀರ ಕೇಣಿಗರ್‌ ಜೂಜುಗಾಅರ್‌ ಮುಖ್ಯರೆೊದಗಿ 

ಬರುತಿರ್ದರೆ:೦ ವಣ್ಣಿಸುವೆನು (80ಫು. ೪೭-೪೦). [ಬಿಸಿ 4 ನಿ:ರ್‌] 
ಬಿಸಿನೀರು "ಬಿಸಿನೀರ್‌' ನೋ. 
ಬಿಸಿನೆತ್ತರು (ನಾ). ಬೆಚ್ಚನೆಯಂ ರಕ್ತ: ಬಿತ್ತರಿಸಿದುವಂಬುಗಳು ಮೆಯ್ಕೊಳು 

ಬಿಸಿನೆತ್ತರ ಬಸವಂತಗೊಳಿಸಿ (ನೋತ. ೩6-೩3) ; ವೀರರಸಮೊತ್ತರಿಸಿ 
ಮೇಲುಕ್ಕುವಂದದಿಂ ಬಸಿವ ಬಿಸಿನೆತ್ತರೆಸೆದಿರೆ. 
[ಬಿಸಿ-- ನೆತ್ತರು (< ನೆತ್ತರ್‌)] 

ಬಿಸಿಮಸಗು (ಕಿ). ಶಾಖವು ಹೆಚ್ಚಾಗಂ; ಉಣ್ಣತೆಯೇರು : ದಡ 


೨೪-೩೨). "ಮುಖಿ 


ಪಾಡಿದಳ (ಕರತ. ೧೧-೩೦). 


(ಕೈಮಿಥಾ- ೦೨-೨೫). 


ಬಿಸಿರಕುತ 


ದಡಿಪೆರ್ದೆ ಬಿಸಿಮಸಗುವ ನಿಡುಸುಯ್‌ ಕಂಪಿಪ ಕರಂಗಳ್‌ 
೯-೬೨). [ಬಿಸಿ 3- ಮಸಗು] 

ಬಿಸಿರಕುತ (ನಾ). = ಬಿಸಿನೆತ್ತರು ; ಮಸೆಯ ಮೈಗಳೊಳೊಜ್‌ವುತಿರ್ದವು 
ಬಿಸಿರಕುತ (ಕುವ್ಮಾರ್ರೋ: ೪-೪; ಅಜಕಿಯಟ್ಟಿ ಖಳರ ಖಂಡಿಸಿ ಬಿಸಿನಕುತ 
ಕೆಂದೊಲ್‌ಯೊಳು ತೊಳೆದ ಚಕ್ರವನು (ಶೋಶತ- ೦೩-೩): ಹೃದಯದ 
ಬಿಸಿರಕುತವ ಬಸಿದು ... ಕುದಿದು ಕಂಗೆಡುವೀ ಬಾಳನು ತೊಳೆದು. 
(8ಸೀಗ6 0-4). [ಬಿಸಿ + ರಕುತ] 

ಬಿಸಿರಕ್ತ (ನಾ). ೧. ಬಿಸಿನೆತ್ತರಂ : ದುಖಖದುಣಿಪ ಬಿಸಿರಕ್ತ 
ವೇಲನೊಳೊಲತೆ ಮಸಗಿತು (ಕುಣ್ಧಾಕ. ೧೪-೪) ; ಬಿಸಿರಕ್ತವ ಭೂತಕಿರದೆ 
ಚೆಲ್ಲಿದರಾಕ್ಷಣದೆ (ಕಂಠಂ. 08-೩೭) - ೨. (ಆಲಂ) ಹರೆಯದ ಉತ್ಸಾಹ: 
ಎಂತಹ ಪರಿಶ್ರಮಪಡಬೇಕೆಂಬುದು ಆ ತರುಣರ ಬಿಸಿರಕ್ತಕ್ಕೆ ಗೋಚರ 
ವಾಗಲಿಲ್ಲ (ಬಗಾತೆ. ೦೪). [ಬಿಸಿ 4 ರಕ್ತ) 

ಬಿಸಿಲ್‌, ಬಿಸಿಲು (ನಾ). ೧. ಸೂರ್ಯನ ಪ್ರಖರವಾದ ಬೆಳಕು.- 
ಪ್ರಕಾಶ : ಬಿಸಿಲಂ ಬೆಳ್ಳಿಂಗಳುವುಂ ಪಸರಿಸೆ ಕಟ್ಟಲೆ ತೆರಳ್ಳು 
ತೂಳ್ಳೋಡೆ(108. ೦೩-೩೦). "ಬಿಸಿಲ್ಲುದಂರೆ”, "ಬಿಸಿಲ್ಕಟ್‌” ಪರಾ. ೨. 
ಸೂರ್ಯನ ಪ್ರಕಾಶದಿಂದುಂಟಾಗುವ ತಾಪ,- ಬಿಸುಪು.-ಕಾವು: 
ನಡುವಗಲ ಬಿಸಿಲ್‌ ತನ್ನಂ ಸುಡೆ ವನಕರಿ ... ಸರಸಿಜಮಂ ಕಿಡಿಸಲ್‌ 
ತಾಂ ಪೊಕ್ಕುದಾಗ ಕೊಳನಂ (೪0ರ: 4-009). *ಬಿಸಿಲ್ಲುಯ್‌' ಪರಾ. 
ಬಿಸಿಲು : ೧. «ಬಿಸಿಲುಗೊಳ್‌', «ಬಿಸಿಲುಗೋಲು' ಪರಾ. ೨. 
“ಬಿಸಿಲು ರೌದ್ರವದಾತಪಾಖ್ಯಮೆನಿಸಿಕ್ಕು” (ಮಂಗ0- ೦೦-೨); ಉದಯದ 
ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತ್ತು (24ರ. 30೪); ಬಲು 
ಬಿಸಿಲೊಳುಅ ನೊಂದ ` ನೈದಿಲೆಗಳಿಗೆ ಚಂದ್ರಿಕೆ... ಅಂತಿರೆ ಪಾರ್ಥ 
ಮೈದೋಲ ದನು ನಿಜಬಲಕೆ (ಕುಪ್ಮಾರ್ರೋ. ೩-೪೬): ತಲೆ ಮತ್ತು ಕತ್ತಿನ 
ಹಿಂಭಾಗ ನೇರ ಬಿಸಿಲಿನಿಂದ ಕಾಯುತ್ತಿರುವಾಗಲೂ . . . ವ್ಯಕ್ತಿ ಬಿಸಿಲ 
ಧಕ್ಕೆಗೆ ಈಡಾಗುವುದಿದೆ (ಕಂಕೋ- 11, ೦೨೮). 

ಬಿಸಿಲ ಕುದುರೆ ಇ ಬಿಸಿಲ್ಲುದುರೆ ೨ : ಇವನ ಬಾಳೇ ಹೀಗಾಯಿತಲ್ಲ... 

ಬರಿಯೆ ಬಿಸಿಲ ಕುದುರೆಯ ಹಿಂದೆ ಓಟ (ನೂರುರಾ. 08೬) ಬಿಸಿಲ ಹೊಳೆ 
ಬಿಸಿಲ್ಲು ದುರೆ ೨ : ತೃಷೆ ಮೊದಲು ವಿಷಯಾಭಿಲಾಷೆಯ ಬಿಸಿಲ 
ಹೊಳೆಯೊಳಗಾಡಲೆಂದೀಪ್ಲಿ, ಸಿ ಪರಿಭ್ರಮಿಸುವನು ಮಾಯಾಮೂಢವಮತಿ 
(on: ೫-೮-೩). [ದೇ.॥ ತಮಿ. ಮಲ. ವೆಯಿಲ್‌, ತುಳು. ಬಿಸುಲು] 

ಬಿಸಿಲಕ್ಕಿ (ನಾ). ಬಿಳಿಯ ಅಕ್ಕಿ; ಬೆಳತಿಗೆಯಕ್ಕಿ ; ಬಿಸಿಲ [ಶಾಕಾಂ, 
ಬಿದಿರ. ಬಿಸಲ, ಬೀಸ]ಕ್ಕಿಯಂ ತೊಳೆದು ನೀರಂಬಿಲದಯೆಸನೊಸೆದು. 
ವೊಲೆಗೆತ್ತಿ ಯಕ್ಕಿಯ ಹಾಕಿ (ಸೂಕಕಾ- 4): [+ ಆಕ್ಮ್ಮಿ] 

ಬಿಸಿಲಡಿಗೆ, ಬಿಸಲಡಿಗೆ (ನಾ). ಮದುವೆಯ ದಿನದ ಹಿಂದಿನ 
ವರಪೂಜೆಯ ದಿನದ ರಾತ್ರಿ ಊಟಕ್ಕಾಗಿ. ಸಿದ್ಧಪಡಿಸುವ ಆಹಾರ 
'ಪದಾರ್ಥ.- ಅಡುಗೆ ; ಐ ಇದು ರಾತ್ರಿಯಲ್ಲಿ ನಡೆಯುವ ಊಟವಾ 
ಗಿದ್ದು ಬಿಸಿಲಿನ ಸಂಬಂಧವಿಲ್ಲದುದರಿಂದ ಈ ಶಬ್ಧ ದ ವ್ಯುತ್ಪತ್ತಿಯ. 
ಬಗ್ಗೆ ಅನುಮಾನವೂ 'ಬಿಸಿಲಡ್ಡಿಗೆ'ಯ ಊಟ ಇರಬಹುದೆ. ಎಂಬ 
ಅಭಿಪ್ರಾಯವೂ ಇದೆ: ಬೀಗರು ಬರುವುದು ನಿಧಾನವಾಗಿ ಅವರ ಮನೆ 
ಯಲ್ಲಿ ಬಿಸಿಲಡಿಗೆ ಊಟ ತುಂಬ ತಡವಾಯಿತು (69). ಬಿಸಲಡಿಗೆ : 
ಬೀಗರ ಕಡೆಯವರಿಗೆ ಮಾತ್ರವಲ್ಲದೆ ಊರಿನವರಿಗೂ ಬಿಸಲಡಿಗೆ ಊಟ 
ವಾಯಿತು (ಗೃಹಂ. ೩೫): [ಎಬಿಸಿ ಅಡಿಗೆ (ಅಡುಗೆ) ] 

ಬಿಸಿಲು 'ಬಿಸಿಲೆ' ನೋ. 

ಬಿಸಿಲುಕುದುರೆ 'ಬಿಸಿಲ್ಲುದುರೆ' ನೋ. 

ಬಿಸಿಲುಕೋಲು 'ಬಿಸಿಲುಗೋಲು' ನೋ. 

ಬಸಿಲುಗುದುರೆ 'ಬಿಸಿಲ್ಲುದುರೆ' ನೋ. 


(ವೃತಂ: 


೬೪೮೭ 


90. 


86 


ಬಿಸಿಲ್ಲುದುರೆ 
n 


ಬಿಸಿಲುಗೊಳ್‌ (ಕ್ರಿ). ಬಿಸಿಲಿನ ಬೆಳಕನ್ನು ಪಡೆ: ಬಿಸಿಲಿನ ಉಜ್ವಲತೆ 
ಯನ್ನು ಹೊಂದು; ಮಣಿಕುಟ್ಟಿಮಭೂಮಿಭಾಗದೆೊಳಮುಮಿತವಿಕ್ರಮ 
ದೇವನ ದಿವ್ಯಚ್ಛಾಯೆ ಪ್ರತಿಬಿಂಬಿಸೆ ಬಿಸಿಲುಗೊಂಡು ಸೋಂಕಲ್‌ದ 
ಕಣ್ಣ[ಟ್ವ]ಂತುಳ್ಳೆ (ಗಂಟ ೯-೩4 ನ). [ಬಿಸಿಲು (ಆ ಬಿಸಿಲ) 4 ಕೊಲ್‌] 
ಬಿಸಿಲುಗೋಲು. ಬಿಸಿಲುಕೋಲು (ನಾ). ಛಾವಣಿ . ಕಿಟಕಿ 
ಮುಂತಾದುವುಗಳ ಕಂಡಿಗಳ ಮೂಲಕ ಕೋಲಿನಂತೆ ಬೀಳುವ 
ಸೂರ್ಯನ ಬೆಳಕು: ಆ ಮಾಧುರ್ಯ . , , ಬಿಸಿಲುಗೋಲಿನ ಹಾಗೆ 
ಚಕಮಕಿಸುತ್ತದೆ. (೪೦೫. 06). ಬಿಸಿಲುಕೋಲು : ಬಿಸಿಲುಕೋಲು 
ಒಂದು ಕತ್ತಲೆಕೋಣೆಯೊಳಗೆ ಬಿದ್ದರೆ ಆ ಬಿಸಿಲುಕೊ.ಲಿನಲ್ಲಿ ಧೂಳಿನ 
ಸಣ್ಣ ರವೆಗಳು ಸಿಕ್ಕಾಬಟ್ಟೆಯಾಗಿ ಕುಣಿದಾಡುತ್ತಿರುವುದು ಕಾಣುತ್ತದೆ. 
(0930- 36). [ಬಿಸಿಲು (ಇಬಿಸಿಲ್‌) 4 ಕೋಲ್ಕು («ಕೋಲ್‌ ] 
ಬಿಸಿಲುಚಿಕಿತ್ಸೆ (ನಾ). ಬಿಸಿಲಿನ ಶಾಖದಿಂದ ಮಾಡುವ ಒಂದು ಬಗೆಯ 
ಚಿಕಿತ್ಸೆ, ವೈದ್ಯೋಪಚಾರ : ಸೂರ್ಯಕಿರಣಗಳನ್ನು ಯಾವುದಾದ 
ರೊಂದು ವಸ್ತುವಿನ ಮೂಲಕ ಕೇಂದ್ರೀಕರಿಸಿ ' ಅಥವಾ ಸಂಗ್ರಹಿಸಿಟ್ಟು 
ಕೊಂಡು ಮಾಡುವ ಚಿಕಿತ್ಸೆಯೇ ಬಿಸಿಲುಚಿಕಿತ್ಸೆ (0೫. 0). 
[ಬಿಸಿಲು ( ಇಬಿಸಿಲ್‌) + ಚಿಕಿತ್ಸೆ] 
ಬಿಸಿಲುದಕ (ನಾ). ಮರೀಚಿಕೆ ; ಬಿಸಿಲಂಕುದುರೆ ; ಬಯಲಾಸೆಯಲಿ 
ಬಿಸಿಲುದಕದಲಡಿ ಮುಂಚುವುದು ಕೈಸೋಂಕಿಗೆ (ತೊರಾ- ೩-೪-೫೬). 
[ಬಿಸಿಲ್‌ 4 ಉದಕ್ಕ) 
ಬಿಸಿಲುದೊಡಿಕಿ 'ಬಿಸಿಲ್ಡೊರೆ' ನೋ. 
ಬಿಸಿಲುಮಚ್ಚು (ನಾ). . ಕಟ್ಟಡದ ಮೇಲುಭಾಗದಲ್ಲಿ ಸೂರ್ಯನ 
ಬೆಳಕು ಬೀಳುವಂತಿರುವ ತೆರಪಾದ ಭಾಗ; ಮಾಳಿಗೆಯ ಮೇಲು. 
ಭಾಗ: ಮತ್ತೊಂದು ಅಂತಸ್ತಿನ ಬಿಸಿಲುಮಚ್ಚಿನೊಳ್‌ ನಿಂತು ಚನ್ನಾಗಿ 
ನೊ:ಡಿ (3ೌಗಂರಿ. ೩೩೯-೦4); ಮಹಡಿಯ ಮೇಲೆ ಕೂಡ ಒಂದು ಅಂಗಳ 
* ಒಂದು ಫಟ್ಟ ಬಿಸಿಲುಮಚ್ಚು ಇವೆ (ದೂಕತ- 68) ; ಮಧುರನು 
೬ ಎಲ್ಲಿ `ಹೋಗುತ್ತಾನೆಂದು' ನೋಡಲು ಬಿಸಿಲುಮಚ್ಚಿಗೆ ಬಂದಳು 
(90೪8. ೪೦). [ಬಿಸಿಲು (ಬಿಸಿಲ) 4+ ಮಚ್ಚು] 
ಬಿಸಿಲುಮಳೆ "ಬಿಸಿಲ್ಮಲ್‌' ನೋ. 
ಬಿಸಿಲುಮಾಳಿಗೆ (ನಾ). - ಬಿಸಿಲುಮಚ್ಚು : ಆ ಮನೆಯಲ್ಲಿ ಸಂಡಿಗೆ 
ಹಾಕಲು ಬಿಸಿಲುಮಾಳಿಗೆ ತುಂಬಾ ಅನುಕೂಲವಾಗಿದೆ (68): 
[ಬಿಸಿಲು (<ಬಿ"ಲ್‌) 4 ಮಾಳಿಗೆ] 
ಬಿಸಿಲುವಳೆ "ಬಿಸಿಲ್ಮಟ್‌' ನೋ. 
ಬಿಸಿಲ್ಲಾಯ್‌ (ಕ್ರಿ). ಸೂರ್ಯನ ತಾಪಕ್ಕೆ ಮೆಯ್ಕೊಡ್ಡು: ಸೀರ್ದುಷ್ಟಟ 
ಬಂಬಲ್ಲಳನುಗುರಿಂ ಪಿಶ್ಕಿ ಬಿಸಿಲ್ಲಾದುದದೊಂದು ಮರದ ಕೋಡೊಳ್‌ 
ಕೋಡಂ (31೬. ೦೪-೦೦). [ಬಿಸಿಲ್‌ 4 ಕಾಯ್‌] 
ಬಿಸಿಲ್ಲುದುರೆ. ಬಿಸಿಲುಕುದುರೆ. ಬಿಸಿಲುಗುದುರೆ (ನಾ). ೧. ಬಿಸಿಲಿನ 
ರುಂಳದಲ್ಲಿ ಹರಿಯುವ ನೀರಿನಂತೆ ಕಾಣುವ (ಕಲ್ಪನೆಯ) ದೃಶ್ಯ ; 
ಮರೀಚಿಕೆ ; ಮೃಗಜಲ ; “ಬಯಲ್ಲೊ ಆ? ಬಿಸ[ಾಕಾ ಸು]ಲ್ಗುದುರೆ-. 
ಈ ೨ ಮರಿ:ಚಿಕಾಜಲಂ” (18. ೪೯-೩೦) ; ಘೋಟಾಯ್ಲರ್‌ ಫೊಳೆ. 
ಯಿಸೆ ಬಿಸಿಲ್ಲುದುರೆಗಳ” ಪೊಳಿವೇತೆ ಫೊಳೆವ ಕಡುಗುದುರೆಗಳುವುಂ , . 
ಬಡ್ಡಿ ನಿಂದಾಗಳ್‌ (ಶಂತಳಾ- 00-50 ನ) ; ಬಿಸಿಲ್ಲುದುರೆಯಂ ನೀರೆಂದಾಸೆ 
ವಟ್ಟು ಪರಿವ ಮೃಗಮುಂ ಸಂಸಾರದೊಳು. ತನಗಲ್ಲಡವರ್ಕಾಟಪ ನರನುಂ, 
ಸೇದೆನವಗೆಂ (8(ಸಂ. ೪೪-೨). ೨. (ಆಲಂ) ಕೈಗೆ ಎಟುಕದುದು ; 
ಭ್ರಮೆ ; ಬಿಸಿಲ್ಲುದುರೆಯಾಯ್ತು ಕೊಳ್‌ಕೊಡೆಗಳೆಡೆಯೊ್‌ ಬಯಕೆ 
(೫೦೨5-೩೬-೩6). ಬಿಸಿಲುಕುದುರೆ: ೨. ಭಾವೀಸುಖದ ಕಲ್ಪನೆಯ'ಬಿಸಿಲ 


ಕುದುರೆ'ಯನ್ನೇರಿದ ಇವರ ಮನಸ್ಸು -ಆ ಸಂತೋಷದ ಚಿನ್ನೂ ಹತ್ತಿರದಿದ್ದರೆ 


ಬಿಸಿಲ್ದೊರೆ 


ಅವರು ಮಕ್ಕಳಿಗೆ ಮನೆಯಲ್ಲಿಯೇ ಇದ್ದುಬಿಡಲು ಹೇಳುತ್ತಿದ್ದರೇನೆಆ ? 
(ಮೂಗತು. ೬೫) ; ಕರುಣಾವಿನ ನೆನಪು ಎಲ್ಲರಿಗೂ ಬಿಸಿಲುತುದುರೆಯಾಯಿತು. 
(850೬-೬೦). ಬಿಸಿಲುಗುದುರೆ : ೧. “ಖರಕಿರಣ. ಮರೀಚಿಕೆ, ಮೃಗತೃಪೆ 
ಬಿಸಿಲುಗುದುರೆ” (ತರಾ. $) ; ಬಿಸಿಲುಗುದುರೆಯೇಜ್‌ ಬೇಸಗೆರಾಜ 
ನಂದೆಸಗಿ ದುವ್ವಾಳಿಸಲು . . . ಸುಳಿಗಾಳಿ ಪಸರಿಸಿತು (ಕುರು. 6-03). 
೨. ಬಿಸಿಲುಗುದುರೆಯ ನಂಬಿ ನಡೆದಿರುವೆ ನಾನೀಗ (ಸ್ಮರರ್ಕಿ. ೦). 
[ಬಿಸಿಲ್‌ 4 ಕುದುರೆ] 
ಬಿಸಿಲ್ಲೊರೆ, ಬಿಸಿಲುದೊಟ್‌ (ನಾ)- ಎಬಿಸಿಲ್ಲುದಂರೆ ೧; ಮಿಥ್ಯೆ ತಾಂ 
ತನ್ನ ಪುಸಿಸಾಸದ ಬಿಸಿಲ್ದೊರೆಯ ಬೇಂಟೆಯಿಂ ಬೇಸತ್ತು (ಶ್ರೀಕಾಮಾ- 
೪-೧). ಬಿಸಿಲುದೊಟ್‌ : ಸಾರತರಪೀಯೂಷಪಾರಾವಾರವಿರಲಾ 
ಬಿಸಿಲುದೊಟ್‌ಯಲಿ ವಾರಿಕೇಳಿಯೆ (೧೮8. ೩-೫): 
[ ಬಿಸಲ್‌ + ತೊರೈ (ತೊ) ] 
ಬಿಸಿಲ್ಮಟ್‌, ಬಿಸಿಲುಮಳೆ. ಬಿಸಿಲುವಳೆ (ನಾ). ಬಿಸಿಲಿರುವಾಗ ಬೀಳುವ 
ಮಳೆ : ಶರದಭ್ರಕುಸುಮತರುಗಳ್‌ ... . ಅರಲಂ ಸುರಿದಪುವೆನೆ ಸುರಿವ 
ಬಿಸಿಲ್ಮಟಕೆಗಳೆಸೆದುವಭ್ರಾಂಗಣದೊಳ್‌ (೩1. 9-೬೦). ಬಿಸಿಲುಮಳೆ : 


ಬಿಸಿಲುಮಳೆ ನೋಡಲು ಚೆಂದ (62). ಬಿಸಿಲುವಳೆ : ಬಿಜುವಳೆ ಬೆದರ್ವಳೆ | _ 


ಬಿಸಿಲುವಳೆ ಸರಿಸೋನೆ ಸಿಡಿಲಿನ ಘಸಣಿವಳೆಯಲಿ ಘಾಸಿಯಾದುದು ಜಗದ 
ಜನನಿಕರ (ಕೊರಣ. ೪-೬-೬), [ಬಿಸಿಲ 4 ಮಲ್‌] 
ಬಿಸಿಲ್ವಕ್ಕಿ (ನಾ). ಚಕ್ರವಾಕ ; ಎಣೆವಕ್ಕಿ ; p ಈ ಹಕ್ಕಿಜೋಡಿಯು 
ಹಗಲಲ್ಲಿ ಜೊತೆಗೂಡಿ ರಾತ್ರಿವೇಳೆಯಲ್ಲಿ ಅಗಲಿರುವುದೆಂಬುದು 
ಕವಿಸಮಯ ; “ಪೊಣರ್ವಕ್ಕಿ, ಜಕ್ಕವಕ್ಕಿ, ಬಿಸಿಲ್ವಕ್ಕೆ , . . ಅಮಳ್ವಕ್ಕಿ 
ಈ ೭ ಚಕ್ರವಾಕಂ” (೪42. 33-300) ; ಕೋಗಿಲೆಯು ಬನವಂ ಪಗಲಂ 
ಬಿಸಿಲ್ವಕ್ಕಿ ಸೋಗೆ ಕಾವರ್ಮಿಗಿಲಂ , . . ನೆನೆವೊಲ್‌ (ರಂ. 9-೩-೬೨) ; 
ಮಿಕ್ಕು ಮಾವ ಬಿಸಿಲ್ವಕ್ಕಿಮೊಲೆಗಳ ಕೊಳರ್ವಕ್ಕಿಗಳರವದ , , 
ವಿದಗ್ಭಾಂಗನೆಯು ಕಣ್ಣೆ ಸಿಂಗರೆಮಾದಳು (ಇಕೋಪು. ೩-೦). 
[ಬಿಸಿಲ್‌ .. ಪಕ್ಕಿ] 
ಬಿಸಿವಡೆ (ಕ್ರಿ)... ಬಿಸಿಯಾಗು ; ಕಾಯಂ: ಬಿಸಿವಡೆದಾ ಸರೋವರದಲ್ಲಿ 
ವಿಸಂಗಳು ಬಿಸಿ ತಾಗಿ ಬಾಯ್ಯಿಡುವುದನು ಅಸಿಯಳು ಮುಜುಕದಿಟ್ಟಿಯಲಿ 
೬ ನೋಡಲ್ಕಾಗ ಪಸಿ ತಾಪ ಪರೆದುದಾಕ್ಷಣದಿ (ನೋಡತ. ೯-14). 
[ಬಿಇ + ಪಡೈ) 
ಬಿಸಿವಿಸಿಲ್‌ (ನಾ). ಸೂರ್ಯನ ಉಗ್ರವಾದ ತಾಪ,--ಶಾಖ: ಅಳುರ್ವ 
-ಬಿಸಿವಿಸಿಲ ಬೇಗೆಯನಿಳಿ ಸೈರಿಸಲಾಜದಭ್ರಗಂಗಾಜಳದೊಳ್‌ ಮುಳುಗಲ್‌ 
(nase. ೫-೪೩). [ಬಿಸಿ 4 ಬಿಸಿಲ್‌] 
ಬಿಸಿವೆಜು (ಕ್ರಿ). ತಾಪವನ್ನು ಹೊಂದು; ಕಾವು ಪಡೆ: ತೇಂಕು 
ದಾಣಂಗಳಲುಗುವಂಗಂಗಳತಿ ಬಿಸಿವೆತ್ತಿವೆ (ಸಿದ್ಧಾ. ೨-೩) ; ಕುಂದಣವನು 
ರಸಗೆಯ್ದೊಡಾಕ್ಷಣ ಕರುವಿಂದೆ. ಬೇರ್ಪಡಿಸಿ ಪುತ್ಮಳಿಯ ತಂದಡರ್ಚಿದರೆನೆ 
ಬಿಸಿವೆತ್ತು ಪ್ರಾಣಸಂಬಂಧಿಯ. ಬಿಗಿಯಪ್ಪಿದಳು (ನೋತ. 3೭-೩೪). 
[ಬಿಸಿ + ಪೆಜು] 
ಬಿಸಿಷ್ಟ. ವಿಸಿಪ್ಪ (ನಾ). ೧. ಎಶೇಷವಾದುದು ; ಅತಿಶಯಂವಾದುದಂ: 


ಕೇಶವನಿಂಬಿನೆ ಮಾಡಿಸಿದಂ ಬಿಸಿಷ್ಟಮೆನೆ ಜಗದೊಳಗೆ (3%. ೩%, ಓಂ; 
3106) ವಿಸಿಷ್ಟ : (ಗು). ೨. ವಿಶೇಷವಾದ; ಅತಿಶಯವಾದ ; 
ಸಟ್ಕರ್ಮ್ಮನಿರತರತಿಥಿಅಭ್ಯಾಗತವಿಸಿಷ್ಟಜನಪೂಜೋತ್ಸಾಹರ್‌ (aaa. xx, 
at-« 5 1084). .[<ಸಂ. ವಿಶಿಷ್ಟ) 

ಬಿಸಿಸೂಲ (ನಾ). ಕಾಯಿಸಿದ ಶೂಲ: ನಿಮ್ಮ ಸೂಲಕೆ ಹಾಕಿಸೇನು 
ನಿಮ್ಮನ್‌ ಹಸಿಸೂಲಕೆ ಬಿಸಿಸೂಲಕ್‌ ನಡಸದೆ ಬಿಟ್ಟರೆ ತಿರುಮಲದೇವ್ಮಲ್ಲ 
(ತಾತರ- ou). [ಬಿಸಿ + ಸೂಲ್ಯ] 


೬೪೮೮ 


೩5 


ಬಿಸುಗಣ್ಣ 


ಬಿಸಿಹಗೆ (ನಾ). ತೀವ್ರವಾದ ಶತ್ರುತ್ವ ; ಉಗ್ರವೈರ : ಬರಿಮೈ ತಣ್ಣಗೆ, 

ಮನದಲಿ ಬಿಸಿಪಗೆ. ಎರಡೆಳೆ ನಾಲಗೆ ಇದ್ದರು ಸುಮ್ಮಗೆ (ಕನ್ನರಾ- 03) 
[ಬಿಸಿ * ಪಗ್ನೆ (ಎಪಗೈೆ)] 

ಬಿಸ್ಕು, ಬೆಸು, ಬೆಸೆ, (ಕ್ರಿ). ಬೆಚ್ಚ, (ಭೂತಕೃ). ೧. ಹೊಂದಿಸು; 
ಒಂದಕ್ಕೊಂದು ಸೇರ:ವಂತೆ ಮಾಡು ; ಕೂಡಿಸು: ವಿನಯಪ್ರಧಾನ 
ಗುಣಗಣಿಗೆಣೆ ಭೂಪಾಲಂ ನಿನಗದಲ್‌ಂದನುಕೂಲಂ ಬಿದಿ ಬಿಸುಗೆ 
ಸಿಂಧುವೊಲ್‌ ಮಾನದಿಯೊಳ್‌ (ಕಾಂತಿಕ್ಸ- ೩-083). ೨. ಲೋಹಗಳನ್ನು 
ಕಾಯಿಸಿ ಒಂದಕ್ಕೊಂದನ್ನು ಸೇರಿಸು ; ಬೆಸುಗೆ ಹಾಕು: “ಬಿಸು 
ಲೋಹಸಂಧಾನೇ (ಬೆಸೆಯು)” (ಕಮಂಾ) ; ಕಾಯಿಸುವ ಕರಗಿಸುವ... 
ಬಿಸುವ ಮಸೆವ ಸಣ್ಣಿಸುವ ನುಣ್ಣಿಸುವ ಸಾಣೆವಿಡಿವ ಕಮ್ಮಾಜರ 
ಮುಂಗುಡಿಯಿಂ ಪುರಂ ಕಣ್ಣಿಂಬಾದುದು (ಉರೂಕ್ಕ. ೦೦೩-4). ಬೆಸು ; 
೧. ಬೆಚ್ಚರೆ ಬೆಸುಗೆಯಜ*ಯದಂತಿರಬೇಕು (ಮಹಾರೇ- ೦ ೦೪೬-೩); 
ಬೆಸುವ ಭೇದಿಸುವ ಸಮಚಾಪಳವ ನುಡಿವ ಕವಿಯಾರೈ (ಕುಣ್ಮಾಸ. 00-೬೪); 
ಅಚ್ಚಕಪಿಲವರ್ಣದ ಪಶು ಖುರ ಶೃಂಗ ಬೆಚ್ಚಂತೆ ಸ್ವರ್ಣಕೋಹಳಿಕೆ ವಚ್ಚ 
ಸಹಿತ ಬಂದಿರೆ (ಕೋಸಕ: 3೨-4೪). ಪ. ಬೆಳುಗಾರವ ಬೆರಸಿ ಬೆಚ್ಚ 
ಭಂಗಾರಕ್ಕೆ ಸಂದುಂಟೆ ಹೇಳಾ (6ರಕೂ- 3೨೬-೧೦೨೪) ; ಬಿಸಿಯ ಹದನನು 
ತಿಳಿದು ಲೋಹವ ಬೆಸುವವೊಲು (ಶ್ರಳು0. ೦೯-೪೦). ಬೆಸ್ಕೆ: ೧. 
ಪ್ರಸ್ತಕ್ಕೆ ನುಡಿದಿಹರೆ ಬೆಸ್ತಂತೆ ಇರಬೇಕು (ಸರ, ೧೩೩೪); ಮನವೊಂದು 
ಮುರಿದರೆ  ಮೊದಲಿನಂತೊಂದಾಗಿ ಶೋರ್ಪಂತೆ ಬೆಸೆಯುವುದರಿದು 
(ಅಂಕ: 30-೪). ೩. ಉಂಟಾಗು ; ಒದಗು ; ಬೆಸೆಯಿತೇ ಕೇಡೆಂದು 
ಬಿಸುಸುಯ್ಮಳವಳು (ಗರ. ೧೬೨-೨೮೩): 

ಬಿಸ್ಕು, ಬೆಂ. ಬೆಚ್ಚ, (ಸಪೂರೂ). 'ಬಿಸಿದು' ಎಂಬ ನಾಮಪದಕ್ಕೆ 


ಸಮಾಸಗಳಲ್ಲಿ ಬರಂವ ಆದೇಶರೂಪ : “ಬಿಸಂಗಣ್ಣ', “ಬಿಸು 
ಗದಿರ್‌' ಪರಾ. ಬೆಂ, ; ಬೆಂಗದಿರ್‌". "ಬೆಂಗಲ್‌' ಪರಾ. 
ಬೆಚ್ಚ, : 'ಬೆಚ್ಚಂಬಿಲ', 'ಬೆಚ್ಚಗುಟು್‌' ಪರಾ. [5 ಬಿಗಿದು] 


ಬಿಸುಗಂಪು (ನಾ). ತೀಕ್ಷ್ಣವಾದ ವಾಸನೆ; ಕಟುವಾಸನೆ : ಸುರಯಿಯ 
ಸೊರ್ಕುಗಂಪು  ಪೊಸಸಂಪಗೆಯೊಳ್ಳಿಸುಗಂಪು ತೋರ್ಪ ಪಾದರಿಗಳ 
ತಣ್ಣುಗಂಪು. . . ಬಗೆಗೊಂಡುದು (ಉಾ೩ಶೇ- ೦೦-೦೪). 

[ಬಿಸ್ಕು(- ಬಿಸಿದು) 4 ಕಂಪು] 

ಬಿಸುಗಂಬನಿ (ನಾ). ಬೆಚ್ಚನೆಯ ಕಣ್ಣೀರು : ಚೆಲ್ಲಿತು ಹೆಣ್ಣ ಕಣ್ಣಿನಲಿ 

ಬಿಸುಗಂಬನಿ ಹೊನಲ್‌। (ಕತ್ರ್ರಾಂಗ. ೦೫-೪೧೩): 
(ಬಿಸು, (೬ ಬಿಸಿದು) 4 ಕಂಬನಿ (ಎ ಕಣ್ಬನಿ)] 

ಬಿಸುಗಣ್‌ (ನಾ). ಪ್ರಜ್ವಲಿಸುವಂತಹ ಕಣ್ಣು; ಅಗ್ನಿನೇತ್ರ : ಶಶಿಧರ 
ಮುನಿದು' ಬಿಸುಗಣ್ಣ ತೆಗೆದರೆ ಶಿವಶರಣರದ ಮನಸಿಗೆ ತಾರರು (648: 
೨೦೩-೯೬೩); ಬಿಸುಗಣ್ಣಂ ಭಸಿತದಿಂ ಬಾಸಣಿಸಿ ಬಾಸಿಗಮನಿಕ್ಕೆ (೧೦೪. 
೦೦-೬೦ ನ). ' 

ಬಿಸುಗಣ್ಣೊರವ ಎ ಪ್ರಜ್ವಲಿಸಂವ ಕಣ್ಣುಳ್ಳ ಯಂತಿ; ಅಗ್ನಿನೇತ್ರ 
ನಾದ ಶಿವ: ಚೆಲ್ವಿಂ ಶೀವಿರೆ ಬಿಸುಗಣ್ಗೊರವಂ ಕಾವನ ತೋಳ್ವಲ 
ಮನಟ್‌ವೆನೆಂದೇಟ್ವಂದಂ (ಕಲ್ಮಉ- 3೯೦): 
[ಬಿಸ್ಕು (< ಬಿಸಿದು) + ಕಣ್‌) 

ಬಿಸುಗಣ್ಣ (ನಾ). ಅಗ್ನಿನೇತ್ರ; ಶಿವ : “ಬಿಸುಗಣ್ಣನೆನಲ್ಲೊರವನಪ್ಪುದು" 
(ರಶ್ನಕ0-- ೩); ಒರ್ವಂ ಬಿಸುಗಣ್ಣನ ಮುಂದೆ ನಿಂದು ತಾನಿಂತೆಂದಂ 
(ಕಲ್ಮಿಕಾ, . ೨೫೩); ಬಿಸುಗಣ್ಣನಂ ದೇವತಾರಾಧ್ಯನಂ . . . ನುತಿಸಿದಂ 
(ಉಶ್ಕರೇ- ೩-೬೦) - 

ಬಿಸುಗಣ್ಣಿಣುಗ ಎ ಶಿವನ ಮಗ; ವೀರಭದ್ರ ; “ವೀರಭದ್ರಂಗೆ ಬಿಸು 

ಗಣ್ಣಣುಗನೆಂಬ -ನಾಮಮಕ್ಕು” (56,೬9). ಬಿಸುಗಣ್ಣನ ಮಗ, ಬಿಸು 


ಬಿಸುಗದಿರ್‌ 


ಗಣ್ಣ ಮಗ ಇ ಬಿಸುಗಣ್ಣಣುಗ ; "ಬೀರನೆಂಟಡಿವರಿಜ ಜನ್ನದಗೆಯಂ 
ವಿಸುಪ ಬಿಸುಗಣ್ಣನ ಮಗನುಮರೆವಾನಿಸವಗೆಯನೆಂದು ವೀರಭದ್ರಗೆ 
ಪೆಸರ್‌” (ಕಕ್ಕಿ: ೬) ; “ಜನ್ನವಗೆಯಂ . . . ಬಿಸುಗಣ್ಣ ಮಗಂ. ಅರ 
ವಾನಿಸವಗೆಯಂ. _ಈ ೫ ವೀರಭದ್ರಂಗೆ ಪೆಸರ್‌”(ಕಕಸಾ- 0-೬). ಬಿಸುಗಣ್ಣ 
ಸುತ ಬಿಸುಗಣ್ಣಣುಗ ; ಬಿಸಗೊರಲನ ಬಿಸುಗಣ್ಣ ಸುತಂ ಬರುತೈದನೆ 
(ವೀರೇಶ ೨-೨೩). [ಬಿಸುಗಣ್‌ + - ಅ) 

ಬಿಸುಗದಿರ್‌, ಬಿಸುಗದಿರು. ಬೆಂಗದಿರ್‌. ಬೆಂಗದಿರ; (ನಾ).(ಸೂರ್ಯನ) 
ಬೆಚ್ಚನೆಯ ಕಿರಣ ; ಉಷ್ಣರಶ್ಮಿ : ವಾಸರಪತಿ ಬಿಸುಗದಿರಿಂ ಪೇಸದೆ. 
ತವೆ ಪೀರ್ಗುಮೆಂಬ  ಮಣುಕದೊಳಂಭೋಜಾಸನನಂಬುಜವನಮಂ 
ಬಾಸಣಿಸಿದನೌಪುವಿಡಿದ ತಾವರೆಯೆಲೆಗಳ್‌ (ಉನಾ. ೨೩೭), ಶಶಿಯ 
ಪೊಸತಣ್ಣದಿರ್ಗಳ್‌ ಬಿಸುಗದಿರ್ಗಳಾಗಿ ಸೋಂಕಿದುವು (ಕುಸುಮಾ. 0೦-೭೦). 
ಬಿಸುಗದಿರು : ಬಿಸುಗದಿರಳಂದ ಹಿಮಕಿರಣನಂತೆ ಮೋಳರ ಕಣ್ಣೆ 
ಚೆನ್ನಬಸವಂ ಚೆನ್ನಮಂ ತಳೆದನು (40ಕ್ರ. ೩-9೨) ; ರವಿ ಬಿಸುಗದಿರಂ 
ಕಣಸಿಯಂ , . . ಆ ಮುನಿವನದೊಳ್‌ (ಕಂಠಂ. ೨-೬೬). ಬೆಂಗದಿರ್‌ : ಕಂಜ 
ಮಿತ್ರನ ಬೆಂಗದಿರ್ಗಳಳವಂ ಕಂಡು ಮಂಜುಳತರಾನಂದಮಂ ನಾಡೆ 
ಕೈಕೊಂಡು (ಉಡ್ಕರಿ. ೩-6೫): ಬೆಂಗದಿರ್ಗಂ ತಂಗದಿರ್ಗಂ ತೆಲಪುಗುಡದ 
ಮರದುಜುಗಲಿ ಕಟ್ತಲೆಯಂ ಕಾರಿರುಳ್ಳಿತ್ತು (೪0೫. ೨೩೬೪). ಬೆಂಗದಿರು : 
“ಬೆಂಗದಿರುಗಲ್‌' ಪರಾ. [ಬಿಸು (ಎಬಿಸಿದು) 4 ಕದಿರ್‌,] 

ಬಿಸುಗದಿರ, ಬೆಂಗದಿರ (ನಾ). ಬಿಸಿಯಾದ ಕಿರಣಗಳಂಳ್ಳವನು : 
ಸೂರ್ಯ : “ಬಿಸುಗದಿರಂ ದಿನೇಶನೊಳೆ” (ಕರ್ಕಾರಿ- ೬೦); ಬಿಸುಗದಿರನ 
ಬೆಂಕಿಗೆ ಸೈರಿಸದೆ , , . ತಾರಗೆಗಳ್‌ ಪುಂಜಿಸಿದಾ ಮಣಿಗಾಅವಸರದ 
'ಫೊಸಮುತ್ತಿನ ಸೆವದಿನಿರ್ಪೆವಿರುಳಪ್ಪಿನೆಗಂ (£೯. ೦-೩೫) ; ಬಿಸು 
ಗೆದಿರನ ನುಂಗಿ ನೀರ್ಗುಡಿದಖಿಳರಾಕ್ಷಸಿಯ ಮಸ್ತಕದ ಬೈತಲೆಯ ಅಸಿಯ 
ಚೆಂದ್ರಾಂಕಿತವೆಂಬಂತೆ ಸಂಜೆಗೆಂಪೆಸೆದುದು (ನೋಶತ. 3೬-33). ಬೆಂಗದಿರ : 
*ತಾವರೆಗೆಳಯಂ. ಪಗಲ ಬೊಜಗಂ. ಬೆಂಗದಿರಂ , . ಗರಂಗಳಾಣ್ಮಂ- 
ಈ ೧೧ ಸೂರ್ಯನ ಪೆಸರ್‌”್‌ (18 ೪6-೨೮) ; ಇರಿಗದಿರನೆಂಬ 
ಪೆಸರಂತಿರಲಿ ಚಂದ್ರಂಗೆ ಬೆಂಗದಿರನೆಂಬ ಪೆಸರುಚಿತವೆಂದೆನುತೆ . . . ಒರ್ವ 
ವಿಯಿಣಿಯಿರ್ದಳ್‌ (39ಂದತು- ೦೭-೪೨): ಬೆಂಗದಿರನ ಕಾಯ್ದು. 
ತಣ್ಣದಿರನ ತಣ್ಣು . . . ಪಡಿಗೊಳೆ ದಶರಥಕುಮಾರಂ ರಾಜ್ಯಮನಾಳು 
ತಿರ್ದಂ (ರಉನಿಕ್ಕ- ೬-೦೬). [ಬಿಸುಗದಿರ್‌ + - ಅ] 

ಬಿಸುಗದಿರು 'ಬಿಸುಗದಿರ?' ನೋ. 

ಬಿಸುಗದಿರ್ವಕ್ಕಿ (ನಾ). ಬಿಸಿಲ್ವಕ್ಕಿ : ಚಾದಗೆ ತಣ್ಬಿಸುಗದಿರ್ವಕ್ಕಿಗೆ 
ಬಗೆಗೊಳಿಪಾನಂದದಿರವದಗ್ಗ ಳಮಲ್ತೆ (862, ೪ 08೨).[ಬಿಸುಗದಿ೦,. ಪಕ್ಕಿ] 

ಬಿಸುಗಯ್ಯ 'ಬಿಸುಗೈಯ' ನೋ. 

ಬಿಸುಗಲ್‌, ಬೆಂಗಲ್‌ (ನಾ). ಸೂರ್ಯಕಾಂತಶಿಲೆ 
ಬಿಸುಗಲ್‌ - ಈ ೨ ಸೂರ್ಯಕಾಂತಂ” (183. ೫೦-೩೪); ಬಿಸುಗದಿರ್‌, 
ಬಿಸುಗಲ್‌ (ಕಾತಾಕೂ. 0೫೬ ಉಂ). ಬೆಂಗಲ್‌ : ಪಂದಲೆ, ಬೆಂಗಲ್‌ 
(ಲಾರಿ: ೩93 ಕ್ರಯ). [ಬಿಸ್ಕು (ವ ಬಿಸಿದು) 4 ಕಲ್‌ಫ್ರ 

ಬಿಸುಗಾಳಿ (ನಾ). ಬಿಸಿಯಾದ ಗಾಳಿ ; ಬಿಸುನೀರ್‌, ಬಿಸುಗಾಳಿ (ಕಮರ, 
06೨ ಶ್ರಯೋ)- [ಬಿಸು (ಎ ಬಿಸಿದು) *- ಗಾಳಿ) 

ಬಿಸುಗುತ್ತ (ನಾ). ಮೈಯ ಶಾಖವೇರಂವ ಒಂದು ಬಗೆಯ 
ರೋಗ ; ಜ್ವರ; ಬೆಳ್ಳಿ ನಿಂದಳ್‌ ಬಂದು ಮಲೆನಾಡ ಬೆಸುಗುತ್ತ 
ದೊಬ್ಲಣಿಗೆಯವಳುಕುತಿರೆ. (ಕಾಊೂರ- ೦೬೯-೬೭)- 

[ಬಿಸ್ಕು (ಇ ಬಿಸಿದು) * ಕುತ್ತ] 

ಬಿಸುಗುದಿ (ನಾ). ೧. ತೀವ್ರವಾದ ಶಾಖ..ಬಿಸಂಪು : ಅಲಿಯ 

ಬಿಸುಗುಡಿಯ ಬಲುಕೆಂಡವಂಬಿನ ಹೊಸಮಸೆಗಳುರಿ ರಭಾಡಿ ರಳ. 


40 


೬೪೮೯ 


ಬಿಸುಟ್ಕು 


೬-೭); ಬಿಸಿಲ ಬೇಗೆಗೆ... ಕ್ಷಡಲುಗಳು ಬಿಸು[ಣ೫. ಸಿ] 

ಕ್ಕಿದವು (ತೊರರಾ- ೨-೪-೦೫); ಮರಳಿ ಮರಳಿ ಬಿಸುಗುದಿಯ 
ಬಾಣಗಳ ಧಟ್ಟುಚ್ಚಿ ಕವಚಮಂ ಹಸಗೆಡಿಸಿ (ತುರಂಗ: ಟಿ), 
ಪಿ. (ಆಲಂ) ತಳಮಳ ; ಉದ್ವೇಗ ; ಬೇಗುದಿ: ಎತ್ತಿದ ದುಗುಡದಲಿ 
ಕುಳ್ಳಿರ್ದನಾ ಸುರನದಿಯ ತೀರದಲಿ. . . ಬೇಗೆಯ ಬೇಸಲನ ಬಿಸು 
ಗುದಿಯ ಸುಯ್ಲಿನಲಿ (ಕುಠ್ಕಾಂ, 30-09). 

[ಬಿಸ್ಕು (-ಬಿಸಿದು) 4 ಕುದಿ] 

ಬಿಸುಗೈ, ಬೆಸಗೆ. ಬೆಸಿಗೆ. ಬೆಸುಗೆ (ನಾ). ೧. ಹೊಂದಿಕೆ; ಜೋಡಣೆ ; 
ಸೇರಂವೆ ; ಬೀಸುವಾವುತಿಯ ಕಳಂಕಪಂಕದೊಳೆ ಪೆರ್ಚಿದ ಕಟ್ಟಲೆ ತೀವ್ರ 
ಶಸ್ತ್ರಸಂಹತಿಗಳ ದೀಪ್ತಿಯಿಂ ಬಿಸುಗೆಯಾಗಿ ಕರಂ ಪೊಗರ್ವಟ್ಟು ಸ್ಟ (ಕಂಶಥಾ- 
90-80) ; ವಾರಣದ ಬಿದು ಪಿಸುಯ್ಮಾಧೋರಣನಿರದುರುಳೆ ಬಿಸುಗೆ 
ರಿಪುನ್ಫಪಕಾಂತಾದಾರಾಭರಣದ ಬಿಸುಗೆವೊಲೋರಂತಿರೆ ಕಲಲೆ ಭರದಿನೆಚ್ಚರ್‌ 
ಜೋದರ” (ಚರ್ಕ್ಯಕ-. 4-033). ಬೆಸೆಗೆ : ೨. ಲೋಹಭಾಗಗಳನ್ನು 
ಕಾಯಿಸಿ ಒಂದರೊಡನೊಂದು ಸೇರಿಸುವುದು: ಈ ಪಾತ್ರೆಗೆ 

- ಚೆಸೆಗೆಯನ್ನು ಚೆನ್ನಾಗಿ ಹಾಕಿಲ್ಲ (ಬಕ್ಕಳು. 043). ಬೆಸಿಗೆ: ೨. ಈ 
ಪಾತ್ರೆಗೆ ಬೆಸಿಗೆ ಹಾಕಿಸಬೇಕು (6). ೩. ಗೋಡೆಗೆ ಸೇರಿಕೊಂಡಂತೆ 
ಕಟ್ಟಿರುವ ಕಟ್ಟೆ ; ಬಡು ; ಬೆಸಿಗೆಯ ಮೇಲೆ ಮದ್ದಿನ ಕಲ್ಲದೆ (ಕಳ್ಳ. 
೧೬೬) ; ಪಾತ್ರೆಗಳನ್ನು ಇಡಲು ಒಂದು ಬೆಸಿಗೆ ಅಥವಾ ಸಣ್ಣ ಬೀರನ್ನು 
ಅಡಿಗೆಮನೆಯಲ್ಲಿಟ್ಟುಕೊಂಡರೆ ಅಡಿಗೆಸಾವಾನುಗಳನ್ನೂ ಪಾತ್ರೆಗಳನ್ನೂ 
ಅದರಲ್ಲಿಟ್ಟುಕೊಳ್ಳಬಹುದು (ಗತ. ೧೬). ಬೆಸುಗೆ: ೧. ಬೆಚ್ಚರೆ 
ಬೆಸುಗೆಯಜ್‌ಯದಂತಿರಬೇಕು (ಮಣ. ೨. ೦೭-೬೬) ) ಚೆಕ್ರವಾಕದ 
ಬೆಸುಗೆ ಸಡಲಿತು ಚಾರುಚಂದ್ರಾನನೆಯ ಬರವಿನಲಿ (4:68. ೨೯-೩೪) ; 
ಕಮಲಕುಟ್ಮಲದೊಳು ಬೆಸುಗೆಯಾಂತುವು ತುಂಬಿಗಳು (ಕಂತು. ೪-೩). 
ವ. ನನ್ನ ಸರದ ಬೆಸುಗೆ ಬಿಟ್ಟುಹೋಗಿದೆ (49): ೪. ಒಂದಾಗುವಿಕೆ ; 
ಲೀನವಾಗುವಿಕೆ : ಅಸುಪರಿತ್ಯಾಗದಲಿ ಯೋಗದ ಬೆಸುಗೆಗಳನುಳ್ಳ ವರು 

- ನಿಮ್ಮನ್ವಯವ ರಾಯರು (ಕಣ. ೦-೬-೦೪). 
[ಬಿಸ್ಕು *- - ಗೆ, / ತುಳು. ಬೆಸಿಗೆ] 

ಬಿಸುಗ್ನೆ (ನಾ). ೧. ಪಗಡೆ ಅಥವಾ ಚದುರಂಗದಾಟಕ್ಕೆ ಬಳಸುವ 
ಕಾಯಿ; ಸಾರಿ: `'ದುಂಡಿಜೆಯುಮಂ ಬಿಸುಗೆ ಸಾರಿಯೆಂದಕ್ಕುಂ`' 
(ಕಲಕ: 60) ; ಬಿಸುಗೆ -- ಡೆಂಜೆಯಂ (ಡೆ:ಚೆಯಂ) (ಕುರ: ಶಂ. ೨) ; 
ಹಗಲಿರುಳ ಹಾಸಂಗಿಯೊಡ್ಡಿ ಮಾನವರಂ ಬಿಸುಗೆಯಾಗಿಸಿ ನಿಯತಿಯಾಡಿಸು 
ವುದವರಂ (೧೪ರ: 033-48)- ೨. ಅಂಬಾರಿ; ಹೌದಾ: ಆಗಳೇಲ 
ಸಿದ ಬಿಸುಗೆಗಳುಮಿಕ್ಕಿದ ಲೋಹವಕ್ಕರೆಗಳುಂ . . . ಬೆರಸು (ಕಣ: 
90-80 ನ); ಕನ್ನರದೇವಚೋಟನಂ ಕಾಡುವನ್ನು ಬೂತುಗಂ ರಾಜಾ 
ದಿತ್ಮನಂ ಬಿಸುಗೆಯೆ ಕಳನಾಗಿ ಸುರಿಗಿಳ್‌ದು ಕಾದಿ ಕೊನ್ನು (4೪: 10, 
ಮಂಡ್ಯ. 90 ೨೦; 960);  ಏಜೌಸಿದ ಬಿಸುಗೆಯುಮಮರ್ಚಿದ ಲೋಹ 
ವಕ್ಕರೆಯುಂ (ಕರನಾ- ೪-೪೪ ಐ). "ಶಿಬಿಕೆ', "ಸಿವಿಗೆ' ಹೋ. (?] 

ಬಿಸುಗೈಯ, ಬಿಸುಗಯ್ಯ (ನಾ). ಬಿಸುಗದಿರ : ಬಿಸುಗೈಯನಟ್ಟಿದ 
ಬೇಹುಕಾಅರ ಸೊ:ವೆನಲಾಗಸದೊಳೆಡೆಯೆಡೆಯೊಳಅಲುಂ 
ಎಸೆದುವು (ಣರೂಕ್ಕ- 32-೨೪). ಬಿಸುಗಯ್ಯ : ಬಿಸುಗೆಯ್ಯಂ ತಣ್ಣಸ 
ಗಯ್ಮಂ ಪೊಸಕಿಸುಬಿಸುಮಯ್ಯಂ ಕಣ್ಣಾ ದಂ (ಉರ್ಯರೇ. ೦-೨). 

[ಬಿಸ್ಕು (ಇಬಿಸಿದು) ಕ್ಕೆ (ಆಕೆಯ). - ಅ) 

ಬಿಸುಟು, (ಕ್ರಿ). (ದೂರಕ್ಕೆ) ಎಸೆ; ಒಗೆ: ಗುಡಿಗಳುಂಟು ಶಯನ 
ಕೆನಗೆ ಒಡೆಯರುಗಳು ಬಿಸುಟಿದರುವೆ ಶೀತಕುಂಟಲೈ (ಸಸಾರ. 60-0); 
ಸೇವಕರು ಅರಮನೆಯಿಂದ ಎಳೆದು ಬೀದಿಗೆ ಬಿಸುಟಿದರು (ಮಂಕಿ: 03). 

[-ಬಿಸುಡು] 


ಬಿಸುಟ್ಟು 


ಬಿಸುಟ್ಕು 'ಬಿಸುಡು' ಪರಾ. 

ಬಿಸುಟ್ಟು 'ಬಿಸುಡು' ಪರಾ. 

ಬಿಸುಡಿಸು (ಕ್ರಿ), ೧.ಎಸೆಯುವಂತೆ ಮಾಡು ; ಒಗೆಸು ; ಕೋಪದಿ 
ಬಂದೆ ಮದನನ ಬಿಲ್ಲ ಬಿ[ಸುಡಿಸಿದ] ಭಾಪುರೇ (ಸಿರ್ಕರಾ- ೪ ಸೂತನಿ); 
ನನೆಯಂಬಂ ಕಂತುವಿಂದಂ ಬಿಸುಡಿಸಿ (ಫತ್ನ್ಯ. ೨-೨೬)- ೨. ಬಿಟ್ಟು 
ಬಿಡುವಂತೆ ಮಾಡು : ಎಂದು ನುಡಿದು ಬಿಸುಡಿಸಿದಂ ಮತ್ತೊರ್ವಂ ತನ 
ಗೆರಡಲ್‌ಯದೊಲ್ಲ ನಲ್ಲಳಂ (ಕುಶಣ. ೪-೯೨ ಐ). [ಬಿಸುಡು+ - ಇಸ್ಬು] 

ಬಿಸುಡು (ಕ್ರಿ). ಬಿಸುಟ್ಕು, ಬಿಸುಟ್ಟು(ಭೂತನ್ಯೂ). ಬಿಸುಬ್ಬ(ವರ್ತಕೃ). 
೧. (ದೂರಕೆ) ಎಸೆ; ಒಗೆ; ಚೆಲ್ಲು: ಕೊಲ್ಲೆಂ ಬಿಸುಡಾಯುಧಮಂ 
ಪುಲ್ಲಂ ಕರ್ಚೇಜು ಪುತ್ತಂ (ಕರಾ. ೩-೦೯೪) ; ಆ ಬಾಲೆ ಕಾಯ್ದ ಪುಡಿಯೊಳಗೆ 
ಬಿಸುಟ್ಟೆಳವಾಬಕಯಂತೆ x ಮಮ್ಮುಲಮಜುಗುತಿರ್ದ೪* (ಶಂಶಥಾ- 
೩-೦೦ ಶ್ರ; ಮುನಿಜನನಿವಾಸದೊಳೀತನನುಯು ಬಿಸುಟ್ಬುದು (ಶಾವುಂಪು- 
೬೪), ಮಧುಮಾಸದಗ್ನಿಯಲಿ ಚಿಂತೆ ಬೆಸನೆಂಬ ಚಳಿಬೊಂತೆಯನು ಬಿಸುಡು 
(ಉತರ. ೯-೭). ೨. ತೊರೆ; ತ್ಯಜಿಸು; ಬಿಡು ; ತನ್ನೆಯ ತಾಯ್ವಿರಾ 
ಸನ್ರಾನಮ(ಂ)ಸುಳಿದು ಬಿಸುಟೋಂ (ಹೌಇಾ- ಸ, ೦೦-೬ 9 
ಸವಣದ ಧರ್ಮಮಂ ನಮಗೆ ಕೊಳಲಾಗ ಬಿಸುಡು (ತತ್ಮಾರಾ- 0೩: 
ಸಮರಾಕರಮಂ ಬಿಸುಟ್ಟು ಕಮಲಾಕರಮಂ ಪೊಕ್ಕೆ ಲವೊ ಮರುಳೆ ಬರ್ದು 
ಕಲ್ಪಗೆವಾ (ಗಡು. ೭-೦೨): ಧರೆಗೆ ಹೊಟ್‌ಯಾದೆನ್ನ ತನುವನುಯಿರದೆ 
ಬಿಸುಡುವ ತೆಅನ ಕೃಪೆ ಮಾಡು (ಕುಣ್ಮಾಂ. ಓಂಇ- ೨೬-೩೬) ; ಬೋಯಿಗಳು 
ಪಲ್ಲಕ್ಕಿಯನ್ನು ಬಿಸುಟು ಓಡಿಹೋದಾಗ ಮತ್ತೊಂದು ವಿಪತ್ತಿಗೆ ಕಾರಣ 
ವಾಯಿತೆಂದು ತಿಳಿದಳು (ರನ್‌. ೩4). ೩. ತೆಗೆದು ಹಾಕು ; ಕಳಚು : 
ಮಾಯೆಯು ಮೇಲ್ಮುಸುಕನು ಬಿಸುಡೆ (0೬೧: ೬-೩). [ದೇ.॥ ತಮಿ. 
ವಿಚಿಲು; ತುಳು. ಬೀಜಾಡು, ಬೀಜಾವು; ತೆಲು. ವಿಸರು,ವಿಸುರು] 

ಬಿಸುಡುಗಾರ್ತಿ (ನಾ). ೧. ಗಂಡನನ್ನು ಬಿಟ್ಟವಳು; ಪತಿಯನ್ನು 
ತ್ಯಜಿಸಿದವಳು : ಇರೆ ರವಿಯೇಬಿಜಿಕೊಳ್‌ ಬಿಸುಡುಗಾರ್ತಿಯೆನಿಕ್ಕುಂ 
(ಶಾಕ: ೨೨-೦೬) ವಿ. ನಡತೆಗೆಟ್ಟವಳು; ವೇಶ್ಯೆ ; ಸೂಳೆ ವಿಧವೆ ಬಿಸುಡು 
ಗಾರ್ತಿ ಕನ್ನೆಯೆಂಬಿವರೊಳ್‌ (ತತ್ತ ಕ್ರ. ೨60); ಇತ್ವರಿಯೆಂಬಳು ಬಿಸುಡು 
ಗಾರ್ತಿ (ಶತಾರ- ೩೦೬) - 

[ಬಿಸುಡು 4 - ಕಾಜಿ .. ಇತ್ತಿ (ಆ.ಣತ್ತಿ)] 

ಬಿಸುದೊಆ (ನಾ). ಬಿಸಿನೀರಿನ ನದಿ: ಬಾಂದೊಜಕಿ ಬಿಸುದೊಲ್‌ 

ಯಾದುದು ಕಾಲವಶಮದೇನಾಗಿಸದೋ (೬೫. ೦೭-೬೬)- 
[ಬಿಸ್ಕು (< ಬಿಸಿದು) 4 ತೊಟ್‌,] 

ಬಿಸುನೀರ್‌, ಬೆನ್ನೀರ್‌. ಬೆನ್ನೀರು (ನಾ). ಬಿಸಿನೀರ್‌ : “ಬಿಸುನೀರ್‌ 
ಬೆನ್ನೀರ್‌” (ಕರ್ತಾರಿ- ೬); ಅರಾತಿಪಾರ್ಥವರ ಕಾಂತಾನೇತ್ರ ನೀರೇಜದೊಳ್‌ 
ಬಿಸುನೀರಂ . . . ಪುಟ್ಟಿಸುವಂ ತನ್ನೃಪನಂದನಂ (ಊೀಕಾನ- ೦-೯೮); 
ಈ ಕೂಸಿನ ಮೆಯ್ಯ ಮಾಸಂ ತೊಳೆಯೆ ಬಿಸುನೀರ್ಗುಪಾಯಮಂ 
ನೆನೆಯಲ್‌ (0. ೨-6೪ 5)... ಬೆನ್ನೀರ್‌: ಪಗೆವರ ಬೇರೊಳ್‌ 
ಬೆನ್ನೀರಂ ಪೊಯ್ದು : ನನಗೆ ಮಾಲ್ತಿಂ ಧರೆಯಂ (ಕಂಕಣ: 6-49) ; 
ಮುನ್ನೀರ್‌ .ಬೆನ್ನೀರೆನೆ ಬೆರಸಲಣ್ಣ ಶಣ್ಣೀರೊಳವೆ (ಶಂರಾನಾ- ೯-೪೨) ; 
ಮಿತ್ರಂ ಬಿಸಿಲಂ ಹಿಳಿಯಲ್‌ ಬೆನ್ನೀರೊಸರ್ವಂತಿರ್ದುದು ಮರೀಚಿಕಾಜಲ 
ಮೆತ್ತಂ (೧0: ೯-06). ಬೆನ್ನೀರು :: ಪಿಡಿದು ಪೊನ್ನಂಡೆಗಳ ತೀವಿದರೊಡನೆ 
ಬೆನ್ನೀರೆರೆಯಲೆಶ್ಲಿದರ್ಬೆಡಗಿಯರು ನಳಿತೋಳೆ (ನಾಗ. ೩-೬); ಕುನ್ನಿಗಳ 
ಬುಡಕೆ ಬೆನ್ನೀರೆರೆಯದಿರೆ ನಾನು ಕೆಮ್ಮನೀ ಕೊಡಲಿವೊತ್ತವನೇನು 
(ಶಕಾರ, ೭೨). [ಬಿಸ್ಕು (ಎ ಬಿಸಿದು) *- ನೀರ್‌] 

ಬಿಸುನುಡಿ (ನಾ). ಕಠಿಣವಾದ ಮಾತು: ಆ ವನಿತೆ ಬಿಸುನುಡಿಗಳಿಂ ಗೂಢ! 
ಪಾದರಾಗಿರಿಯೆಂದಳು (ಇಕೋಪು- ೦೬-೯). [ಬಿಸ್ಕು (ವ ಬಿಸಿದು) 4 ನುಡಿ] 


೬೪೯೦ 


ಬಿಸುವಳಿ 


ಬಿಸುನೆತ್ತರ್‌ (ನಾ). - ಬಿಸಿನೆತ್ತರು: ಬಿಸುನೆತ್ತರ್‌ ನೆಣನಡಗೆಲ್ವು 
ಸಮಸ್ತಂ ಸುರಿಯೆ ಕೈಗೆ ತೊವಲುಟ್‌ಯಲ” (ಕಂಸ. 6-೭೭) ; ಭೀಷ್ಮರ 
ಬಿಸುನೆತ್ತರಂ ಕುಡಿವೊಡಿನ್ನುಮೊಳಂ (ಕರಾಯು. ೪-93) ; ಕಿಂಕರಯೂಥಮಗ್ಗಿ 
ತಗ್ಗಿರೆ ಬಿಸುನೆತ್ತರುಣ್ಮಿ ಪರಿಯುತ್ತಿರೆ (ಎಕ. 1111, ಸಾಗರ. ೧೦೯-೨೬ : 1042). 

[ಬಿಸ್ಕು (೬ ಬಿಸಿದು) * ನೆತ್ತರ್‌] 

ಬಿಸುಪು, ಬಿಸಂರ್ಪು (ನಾ). ೧. ತಾಪ; ಕಾವು; ಉಷ್ಣತೆ; ಬಿಸಿಲೆಸ6 
ದಿಂದೆ ಕೊರಗಿದ ದೆಸೆವೆಣ್ಗಳ ಬಿಸುಪನಾಟ್‌ಪಂತಿರೆ ಗಿಳಿಗಳ ಪಸುರೆಅಕೆ. 
ಯೆಂಬ ಬಾಟಕಿಯ ಪೊಸಬಿಬಣಿಗೆಗಳಿನೆಸಗಿಪುವು ತಣ್ಣೆಲರಂ (೫ರ: 

೬. ನೋಟ್ಟ ರನಂಜಿಸೆ 
(ಕಲಾ, ೨೩3) ; ಚೆನ್ನೇಸಜ ಬಿಂಬಂ ಬಿಸುಪನುಳಿದು (೩ದುಕಾ, ೩-೬೬)- 
೨. ಮೈಯ ಶಾಖವೇರುವಿಕೆ: ಬೆಳ್ಳಿ ಬಿಸುಪಿಂದ ಮಗೂ 
ಳೊಮ್ಮೆ ಮಲಗಲ್‌ (೫ರ. 016-೬10): ಹ. (ಆಲಂ) ವಿರಹ 
ತಾಪ ; ಮನದ ಮಯ್ಯ ಸಂತಾಪದೊಳ್‌ ಬಿಳುಸುಯ್ದು ಬಿಸುಪಿನೊಳೆ 
ನಿತುವಂಂ ಗೆಲ್ಲು ಕೆಂದಳಿರ್ವಾಸು ಸೇಕದ ತೊವಲ್ಲೈಣೆಯಾಯತ್ತಿ (ಕಂಠರಾ- 
೫೬ ನ). ಗ ಬಿಸುರ್ಪು : ೧. ಕೇದಗೆವೂವಂ ಚಾದಗೆ ಬಾಯಂ ಬಿಡೆ 
ಬಿಡುತಿರೆ ಬಿಡುವನಿ ಕಡುವಿಸಿಲಿಂ ಸೋದು ಬಿಸುರ್ಪಂ ಜುದಿಯ ಕಂಪಂ 

ಎ... ಎಲರ್ಬಂದುದು (ಕೀ: 9-03೭) : ನೆಲೆವೆರ್ಜೆದ ಪೂಗೊಳಂ 

ಬಿಸುರ್ಪೆಸಗದ ನುಣ್ಬಿಸಿಲ್‌ (25-೪11, ಶಿ೫೦- ೦೬೬-೪; 1161); ವಿರಹ 
ವಿಮ್ಮಡಿಸೆ ಸುಯ್‌ ಮೂವಡಿಸೆ ಮೈ ಬಿಸುರ್ಪಿರದೆ ನಾಲ್ವಡಿಸೆ 
ಕಿಡಿಕಿಡಿಯಾಗಿ (ಕಂತು. ೪೬-೧೦): [ಬಿಸ್ಕು (ಇಬಿಸಿದು) + -ಪ್ರು) * 

ಬಿಸುಪುಗಿಡಿಸು (ಕ್ರಿ). ತೀಕ್ಷ್ಣತೆಯನ್ನು ಹೋಗಲಾಡಿಸು; ಶಾಖ 
ವನ್ನು ಕುಗ್ಗಿಸು : ಧರಣೀಶನ ಚಿತ್ತದ ಶಾಂತಥಸಂ ನೆಲೆವರ್ಚಿ ಬಿಸುಪು 
ಗಿಡಿಸಿತ್ತಕ್ಕುಂ ಖರಕಿರಣಂಗಳಂ (ನಿ. ೦೦-೩).- 

[ಬಿಸುಪು + ಕಿಡಿಸು (ಇ ಕೆಡಿಸು,)] 

ಬಿಸುಪೇರು `ಬಿಸುಪೇಜು' ನೋ. 

ಬಿಸುಪೇಜು. ಬಿಸಂಪೇರು (ಕ್ರಿ). ೧. ತಾಪವು ಹೆಚ್ಚಾಗು: ಕಾವೇರು : 
ಸಪ್ತಾಬ್ಕಿವೇಳಾಲತಾಂಗಂ ಬಿಳುಪೆ: ಆಸಿತ್ತ್ಯಭ್ರಗಂಗಾಬ್ಡಿನಿ ಮುಗಿದುದದೆೇಂ 
ರೌದ್ರಮೋ ಶೈಲದುಹಂ (೩ಗ೨. 6-45) ; ಕೋಡಿ ಬಾಡಿ ಸುರುಳ್ಹುರುಳ್ಳು 
. ಎ. ಬಿಸುಪೇಣ? ಕಳೆಗುಂದಿ (೧06. ೪-006): ಪೆಜತೊಂದು ನೆವದೊಳು. 
'ಬಿಸುಪೇಟ್‌ದ ಕೋಪದುಉಬಿನಿಂದೊದಜುವ ಪತಿಗೆ. , . ಪೆಅದೆಗೆವುದು 
(ತಂ. ೩-೬). ಬಿಸುಪೇರು : ೨. ಜ್ವರವು ಹೆಚ್ಚಾಗು ; ಮೈಯ 
ತಾಪವೇರು : ಬೆಳ್ಳಿ ಬಂದಳ್‌ ಮನೆಗೆ ಬಿಸುಪೇರಿ (ಕಾ೦ರ- ೦೨೩-೨೮೧). 

[ ಬಿಸುಪು 4 ಏಜ್ಯು (ಇ ಏಜ) ) 

ಬಿಸುಬೂರಿಗೆ *ಬೀಸುಂಬೂರಿಗೆ' ನೋ. 

ಬಿಸುರ್‌, ಬಿಸುರು (ಕ್ರಿ). ೧. ತಾಪಗೊಳ್ಳು ; ಸಂಕಟಪಡು : 
ಹಾ ಮುಲ್ಮಣಿಯೆನುತ್ತಿರದೆ ಕಳವಳಿಸಿ ಸುಡಿಯಲ್ಕೇಳ್ದು ಮನದನ್ನನುಲಿ 
ಯೆಂದು ತಿಳಿದು ಬಿಸುರ್ತು (ಕುಮಾಪು- ೩-003): ಬಿಸುರು : ೨. (?): 
ಸಂದ ದ್ರವ್ಯವ ಮತ್ತೆ ಉಲ್ಲಂಘಿಸಿ ಇರುತ್ತ ಮತ್ತೆ ಮಿಶ್ರದಿಂದ 
ದ್ರವ್ಯಂಗಳು ಬಿಸುರಿ ಬಂದು ಸೋಂಕಲಿಕೆ ಮತ್ತಿರಿಸಬಹುದೇ (ಸರ್ಧನ: 
006-೬೦3). [ಇ ಬಿಸು] 

ಬಿಸುರಕ್ತ (ನಾ). ಇ ಬಿಸಿನೆತ್ತರು : ಸುರಿವ ಬಿಸುರಕ್ತದಿಂದು ಜನಜಾಲ 
ವೈಡಿತು ದೆಸೆದೆಸೆಗೆ (ಕಸಂ. 00-೩0). [ ಬಿಸ್ಕು (-೬ ಬಿಸಿದು) 4 ರಕ್ತ] 

ಬಿಸುರು 'ಬಿಸುರ್‌' ನೋ. 

& ಬಿಸುರ್ಪು ಬಿಸುಪು: ನೋ. 


೧೩೦): ಬಿಸುಪಮರ್ದ ನೊಸಲ ಕಣ್ಣುಂ 


ಬಿಸುವಳಿ (ನಾ). (ಮೃಗಗಳ ಹಿಂಡು) ಸೇರುವ ಜಾಗ (?) : ನೆಲನಂ 
ನಿಜುಗೆಯಂ ನಡೆವೊಂದು ಪದಮುಮಂ ಸೋವಳಿ ಮೇವಳಿ ಬಸುವಳಿಯಂ 


ಬಿಸುವಾತು 


ಬಲಮಂ ಶಕುನಮನೊಳ್ಳಿತ್ತುಪಾಥುದುಂ ಪಿಡಿವಂದು (ಹಕ. ೩-೫) ; 
“ಬಿಸುವಳಿಯಂ -- ಒಟ್ಟಾಗುವಿಕೆಯನ್ನು” (ಕರೀ ೦೯೬). 
[ಬಿಸು ೬ - ವಿ] 
ಬಿಸುವಾತು (ನಾ). ಕಾವೇರಿದ ಮಾತು ; ಆವೇಶದ ನುಡಿ: ಪಸಿದು 
ಬಳಲಿ ಪರದೇಸಿ ಬಾಯ್ವಿಡೆ ಕಂಡಸಮಯವೆಂದಬ್ಬರಿಸದೆ. ಬಿಸುವಾತಿನೊಳು 
ಬೇಯಿಸದಿದ್ದ ಮಾತ್ರವನೊಸೆದೀವುದೊಳ್ವಾ ತಿನೊಳೆ (೩00. ೪-೩3). 
[ ಬಿಸ್ಕು (< ಬಿಸಿದು) 4 ಮಾತು] 
ಬಿಸುವಿಸಿಲ್‌, ಬಿಸುವಿಸಿಲು, ಬೆಂಬಿಸಿಲ್‌ (ನಾ). * ಬಿಸಿವಿಸಿಲ್‌ : 
ದೆಸೆವೆಣ್ಣ ೪ ಬಿಸುವಿಸಿಲಿಂ ಬಸವಳಿದುಃಪೆಂದು ಸುಯ್ದ ಬಿಸುಸುಯ್ಕೆಲರೆಂಬೆ 
ಸಕಮನೊಡರ್ಚಿ ಬೀಸಿದುದು (ಕಕ. 8-೩೨). ಬಿಸುವಿಸಿಲು : ಬಸ 
ವಳಿದು ಬಿಸುವಿಸಿಲ ಪರಿಯಿಂದೆ ನೆರೆ ನೊಂದು . . . ಮರಿದುಂಬಿಯು ಬಳಿ 
ಸಾರೆ (60೫ - 3-08)- ಬೆಂಬಿಸಿಲ್‌ : ಅವ್ಯಯಾಭಾವಕ್ಕೆ --ಅಂಗಯ್‌ . . . 
ಬೆಂಬಿಸಿಲ*, ಬೆಂಗೊಡಂ (ಕತುದ. ೦೬೩ ತ್ರಯೋ). 
[ಬಿಸ್ಕು (ಇಬಿಸಿದು) 4 ಬಿಸಿಲ್‌] 
ಬಿಸುವಿಸಿಲು "ಬಿಸುವಿಸಿಲ್‌' ನೋ. 
ಬಿಸುವುಡಿ (ನಾ). ಕಾದ ಮರಳು: ಕೊಳ್ಳಿಗಳಂ ಬಿಡದೋವದೆ ಬೀಸುವ 
ಬಳ್ಳುಗೆಡೆದು ಬಿಸುವುಡಿಯಂ ಸೂಸುವ . . . ಮರುಳ ನೆರವಿಗಿನಿಸಪ್ಪಡ 
ಮಗಿಯದೆ (ಕರಾ. ೧೩-೨೦ ರಗ) ; ಜನಮೆಲ್ಲಂ ನೋಡೆ ಚೌವಟ್ಟದ 
ಬಿಸುವುಡಿಯೊಳ್‌ ಬಿಟ್ಲು ಸಾವಂತುಟಾಯ್ತೇ (ಇತ್ಶಾವ- ೩೬೪). 
[ಬಿಸ್ಕು (ಇಬಿಸಿದು) * ಪುಡಿ] 
ಬಿಸುವೂರಿಗೆ /ಬೀಸುಂಬೂರಿಗೆ' ನೋ. 
ಬಿಸುಸುಯ್ಸ್‌,. ಬಿಸುಸುಯ್ಯೂ (ಕ್ರಿ). (ದುಃಖ, ಕೋಪ. ಆಯಾಸ 
ಮುಂತಾದಂವುಗಳಿಂದ) ಬಿಸಿಯಂಸಿರನ್ನು ಬಿಡು : ಮನದ ಮೆಯ್ಯ 
ಸಂತಾಪದೊಳ್‌ ಬಿಸುಸುಯ್ದ್ತೂ ಬಿಸುಪಿನೊಳನಿತುಮಂ ಗೆಲ್ಮು (ಶುಶಶಾ- 
8-೬ ಐ) ; ಸತ್ತ ಭೂಪರ ಪೆಂಡಿರ್‌ ಬಿಸುಸುಯ್ಕೆ (ಎಕ. ೪111, ಸಾಗರ. 
60-48: 1042) ; ಹೇಳಿ ಫಲವಿನ್ನೇನೆನುತ ಬಿಸುಸುಯ್ದನಾ ಪಾರ್ಥ 
(ಕುಠ್ಶಾಕ. 0೬-೨6). ಬಿಸುಸುಯ್ಯು : ಕಣ್ಬನಿಯೊಸರುತ್ತೆಲೆ ನಲ್ಲಳೆ ಹಾಯೆ' 
ನುತುಂ ಬಿಸುಸುಯ್ಯುತೆ (ರುಣ. ೨-೨೩): ಮುನಿಮುಖ್ಯಂ . . . ಬಿಸಿಲ 
ನೊಳು ಬೆಂದು ಬೆಮರುತ ಬಿಸುಸುಯ್ಯುತ್ತಂದು ನಿಂದನು ಮರದ 
ನೆಳಲೊಳು (ಕಂ. ೨-೩೨)-... [ಬಿಸ್ಕು (ಆಬಿಸಿದು) 4 ಸುಯ್‌] 
ಬಿಸುಸುಯ್ಕ್‌ (ನಾ). (ದುಃಖ, ಕೋಪ, ಆಯಾಸ ಮುಂತಾದುವು 
ಗಳಿಂದ ಬಿಡುವ) ಬಿಸಿಯಾದ ಉಸಿರು; ನೀಳ್ವೆ ಪೊಗೆಯುಂ 
ಕಿಡಿಯುಂ ಬಿಸುಸುಯ್ಯ ಗಾಳಿಯೊಳ್‌ ತೊಡರ್ದು (60. ೨-10) ; ಅವಳ. 
, ೬.೬ ಬಿಸೆಸುಯ್ಕೊಲರಿಂ ಗಳ್‌ ಸೀದು ಸೌರಭಕ್ಕೆಜಗಿದಳಿಗಳುರುಳುತ್ತಿರೆ 
(ರ್ರಶು- ೪-೫); ವಿರಹಿಗಳ ಬಿಸುಸುಯ್ಯ ಕಿಚ್ಚಟ್ಟಿ ತನ್ನೆರ್ದೆ ಫೊತ್ತಿ 
ಪೊಗೆವ ಪರಿಯೋ . . , ಎನಲ್‌ ಹರಿಣಾಂಕನುದರದ ಕಲಂಕದೊಪ್ಪಿದುದು 
(ಕರ್ಮರಾ- 6-19): [ಬಿಸ್ಕು (<ಎಬಿಸಿದು) 4 ಸುಯ್‌] 
ಬಿಸುಸುಯಿಲ್‌, ಬಿಸುಸುಯಿಲು (ನಾ). -ಬಿಸುಸುಯ್ಸ್‌: ಬಿಸುನೆತ್ತರ್‌, 
ಬಿಸುಸುಯಿಲ್‌ (ಉಇಕೂ. 0೪೭ ಉರ): ಬಿಸುಸುಯಿಲು ; ಅರಸ ನೆಟ್‌ 
ಬಿಸುಸುಯಿಲ ಸುಯಿವುತ: ಫುರಕೆ ತೆರಳದೆಯಿರಲಿಕೆ (ಹರತ: ೨೬-೦೪) ; 
ಸುಮಂತ್ರನು . ಸಾರಿದನಕ್ಷಿಯಂಗಳೆದ ವಾರಿಗಳ ಬೀಳಿಕೆಯ 
'ಬಿಸುಸುಯಿಲಿ[ಕಾಕಾಂ- ಸುಯ್ಲಿ]ನ ಮಹೀಪತಿಯ (ಕೊಂಗ. ೨-೩-೬). 
[ಬಿಸ್ಕು ( ಆಬಿಸಿದು) 4 ಸುಯಿಲ್‌] 
ಬಿಸುಸುಯಿಲು "ಬಿಸುಸಂಯಿಲ್‌' ನೋ. 
ಬಿಸುಸುಯ್ಯ "ಬಿಸುಸಂಯ್‌,' ನೋ. 
ಬಿಸುಸುಯ್ಲು (ನಾ). ಇ ಬಿಸುಸುಯ್ಕ್‌ : ಜಯವಹುದೆ ನಿರ್ವೇದದಲಿ 


೬೪೯೦ 


40 


ಬಳ್ಳಿ 


ನಿರ್ಭಯವಹುದೆ ಬಿಸುಸುಯ್ಲಿನಲಿ (೪೭4. 0-೭) ; ರಾಗವಡಗಿದ 
ಮನದ ಬಿಸುಸುಯ್ಲ ಸೂಟಿಗಿಂಬಾಗಿರ್ದ ನಾಸಿಕದ ಬಿಗಿದ ಬೆಳಗಿನ 
ಚಿಂತೆಗಾಗರಂ ತಾನಾಗಿ (ಕಲಪು- ೬-೨೪). 
[ಬಿಸ್ಕು (ಎ ಜಿಸಿದು) 4 ಸುಯ್ಲು (<ಸುಯ್ಕೆಲ್‌)] 

ಬಿಸುಹೂರಿಗೆ `ಬೀಸುಂಬೂರಿಗೆ' ನೋ. 

ಬಿಸುಳಿಗೆ :ಬೆಸಳಿಗೆ' ನೋ. 

ಬಿಸುಬ್ಬ "ಬಿಸುಡು' ಪರಾ. 

ಬಿಸೂರಿಗೆ :ಬೀಸುಂಬೂರಿಗೆ' ನೋ. 

ಬಿಸೆಯಸತ್ತಿ (ನು). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಬಸೆಯಸತ್ತಿಕುಮಾರ 
ವಸುನ್ಮಪತಿತನಯ ಪಟುಕ್ಕಣ್ಣಸತ್ತಿಯಾ ಪುತ್ರನತಿಪ್ರಸಿದ್ಧ ಘನನಿರ್ಮಲ 
ಮಾಗುತ (ಎಕ, ೫೪1, ಶಾವ್ರಗೆ. ೦೨-೦; ಸು. 760). [21 

ಬಿಸ್ಕತ್ತು, ಬಿಸ್ಕೀಟಂ, ಬಿಸ್ಕೆಟ್ಟು (ನಾ). ಗೋಧಿ ಮೊದಲಾದ ಧಾನ್ಯಗಳ 
ಹಿಟ್ಟಿಗೆ ಹುದುಗಂ ಹಾಕದೆ. ತೆಳ್ಳನೆಯ ಸಣ್ಣ ಬಿಲ್ಲೆಗಳ ಆಕಾರ 
ದಲ್ಲಿ ತಯಾರಿಸಿದ, ಹಗುರವಾಗಿ ಇರಂವ ಒಂದು ಬಗೆಯ ತಿನಿಸು: 
ಸುಶೀಲೆಯೇನು ಚಿಕ್ಕಗೂನೆ ಬಿಸ್ಕತ್ತು ತಿನ್ನೋಕೆ? (೨88. 3೨0: 
ಸ್ನೇಹವಾಕ್ಕದ ಜೊತೆಗೆ ಚಹ ಬಿಸ್ಕತ್ತುಗಳು ಮಾತ್ರ ಸಿಗುತ್ತಿದ್ದವು 
(ಉಂ. ೪ ಕಾಮು). ಬಿಸ್ಕೀಟು : ಎದುರಿಗಿದ್ದ ಬಿಸ್ಕೀಟುಗಳನ್ನು 
ಒಂದೊಂದಾಗಿ ಬಾಯಿಗೆ ಹಾಕಿಕೊಳ್ಳುವುದೂ . . . ನಡೆದಿತ್ತು (6ಕ್ಕಗೋ, 
3) ; ಚಹ ಬಂತು, ಬಿಸ್ಕೀಟಿಗೂ ಹೇಳಿದ್ದಾಯಿತು (ಕರಟ: ೬೭), 
ಬಿಸೈಟ್ಟು : ಅವರು ಕಾಫಿ, ಬಿಸೈಟ್ಟು ಕೊಟ್ಟರು (69). 

[.-ಇಂ, Bisoutt] 

ಬಿಸ್ಕೀಟು "ಬಿಸ್ಕತ್ತು ನೋ. 

ಬಿಸೈಟ್ಟು 'ಬಿಸ್ಕತ್ತು' ನೋ. 

ಬಿಸ್ಮಿಲ್ಲಾ (ನಾ).ಮುಸಲ್ಮಾನರು ಕಾರ್ಯಾರಂಭದಲ್ಲಿ ಹೇಳುವ 'ದೇವರ 
ಹೆಸರಿನಲ್ಲಿ' ಎಂಬರ್ಥದ ಮಾತು : ಬಿಸ್ಮಿಲ್ಲಾ ಹೇಳಲಿಕ್ಕೆ ದಿಕ್ಕಿಲ್ಲದಾಯಿತೆ 
(ಶ್ರೇನುರಿ- 00೭)-. [*-ಅರ. ಹಿಂ. ಬಿಸ್ಮಿಲ್ಲಾಹ್‌ ; ಮರಾ. ಬಿಸ್ಮಿಲ್ಲಾ] 

ಬಿಳಚಿ (ನಾ). ಒಂದು ಬಗೆಯ ಸಸ್ಯ : ಹೆತ್ತರಾಣಿಕೆ, ನಲ್ಲ, ಹೆದ್ದರಣೆ, 
ಬಿಳಚಿ, ತೆರಣಿ, ಕಕೋರ್ಲ (ಮೈ8ಗಿ. ೬೩-೦೨೬). 

(ದೇ. ತಮಿ. ಪಿಳಿಚ್ಚೈ, ಪಿಲಿಇಸ್ತಿ, ಪುಂಚ್ಚೈ) 

ಬಿಳಲ್‌ 'ಬೀಟಲ್‌' ನೋ. 

ಬಿಳಲು "ಬೀಟಲ್‌' ನೋ. 

ಬಿಳಲುಬಿಡು "ಬೀಲಲ್ಬಿಡು' ನೋ. 

ಬಿಳಲ್ವರಿ 'ಬೀಬಿಲ್ವರಿ' ನೋ. 

ಬಿಳವೃತ್ತಿ "ಬೀಲವೃತ್ತಿ' ನೋ. 

ಬಳಸ (ನಾ). ಒನಪು; ಒಯ್ಯಾರ ; “ಬಿಳಸ (ಎಳಸ) - ವಿಲಾಸ ಶೃಂಗುರ 
ಚೇಷ್ಟೆ, ಒಯ್ಕಾರ” (ತರ್ಮಕೋ. ೩೦); ವಿಲಾಸ-ಬಿಳಸ ; ಬಂಧೂಕ-ಬಂದುಗೆ 
(ರಾರು. ೦೬೦ ಶ್ರಯೋ)- ಸಂ. ವಿಲಾಸ] 

ಬಿಳ್ಳಿ (ಕ್ರಿ). ಮುಗಿ : ತೀರು : ಮಳೆಗಾಲ ಬಳಿದ ಮೇಲೆ ಅವರಿಗೆ ರಜೆ 
ಉಂಟಂತೆ (ಕೃಕ್ಕಕೊ. ೪೬). [? ತೆಲು, ವೆಲಿಯುಎ ಮಳೆಯು ನಿಲ್ಲು] 

ಬಿಳ್ಳಿ (ನಾ). ೧. ಬಿಳುಪು: ಶ್ವೇತವರ್ಣ : ಬಿಳಿಯ ತಾವರೆಯೆಸಬೊಳ್‌ 
ಮಾಡಿದ ಬೆಳ್ಗೊಡೆ ರಯ್ಕಮಾಗೆ (ಕಾಶಕಾ- ೧4-೦೦೪); ಜಳಜಭವನೊಲಿದು 
ಕನ್ನೆಯ ತಳಕು ತಂದೀಯೆ ವಾರಿಜಂಗಳ ಕೆಂಪಂ ಬಿಳಿಯ ಸರಸಿರುಹ 
ಮಾದುವು (ರರ್ಕೂನ್ಮು. ೩-೦೩) ; ಬಿಳಿಯ ಚಾಿರಿಗಳೆಸೆಯೆ (ಕುಣ್ಮಾರ್ರೋ. 
೩-೫). (ಗು). ೨. ಬಿಳುಪಾದ; ಶ್ವೇತವರ್ಣದ : 'ಬಿಳಿಕಂಚು 
ವಾಳ', "ಬಿಳಿಗಣಗಲು' ಪರಾ. (ದೇ.॥ ತಮಿ. ವೆಳ್‌; ಮಲ. ವಳ; 
ತುಳು. ಬಿಳ್ಳಿ ತೆಲು. ವಲಿ; ಪರ್ಜಿ. ವಿಲ್‌] 


ಬಿಳಿಆಕ್ಕಬುಹುಲು 


ಬಿಳಿಅಕ್ಕಬುಹುಲ್ಲು (ನಾ). ಒಂದು ಬಗೆಯ ಸಸ್ಯ : (ಕೈಗ. ೩೦-೩೮). 
[ಬಿಳ್ಳಿ * ಅಕ್ಕಬು + ಹುಲ್ಲು (ಎಪಲ್‌)] 
ಬಿಳಿಅಗಿಲು (ನಾ). ಒಂದು ಬಗೆಯ ಮರ: ಬಿಳಿಬುಡ್ಡಿಗೆ. ಬಿಳೀ 
ದೇವದಾರು, ಬಿಳೀಅಗಿಲು (ಮೈ ಗಿ. ೩೨-೬೦೪). 
[ಬಿಳ್ಳಿ + ಅಗಿಲು (-ಅಗಿಲ್‌)] 
ಬಿಳಿಅಭ್ರಾಂಗ (ನಾ). ಒಂದು ಬಗೆಯಂ ಸಸ್ಯ : (ಮ್ಮ80. 9೧-60)- 
[ಬಿಳ್ಳಿ * ಅಭ್ರಾಂಗ್ಯ] 
ಬಿಳಿಉಪ್ಪಿ (ನಾ). ಒಂದು ಬಗೆಯ ಔಷಧೀಸಸ್ಯ : ಬಿಳಿಕೊಮ್ಮೆ. 
ಬಿಳಿಉಪ್ಪಿ ಎಲೆ, ಆಡುಸೋಗೆ, ಹಾಲುಕೊರಟಿಗೆ, ಕುಪ್ಪಿಎಲೆ, ಮಂಗರವಳ್ಳಿ 
೬ ೬೬ ಚೂರ್ಣಿಸಿ (ಸನ್ನಿ. ಶಂ. ೪3) : ಬಿಳೀಉಪ್ಪಿಗಿಡೆ. ಎಸಗಳೆ. ಎಗಚಿ 
(ಮೃಗ. 00-06೭). [ಬಿಳ್ಳಿ * ಉಪ್ಪ] 
ಬಿಳಿಉಪ್ಪುನೇರಳೆ (ನಾ). ಒಂದು ಬಗೆಯ ಉಪ್ಪನೇರಳಿ ; ಬಿಳೀ 
ಉಪ್ಪ ನೇರಳೆ. ಹಿಪ್ಪಲಿನೇರಳೆ (ನಕ: 88-00೪). 
[ಬಿಳ್ಳಿ * ಉಪ್ಪುನೇರಳೆ] 
ಬಿಳಿಊರ್‌ (ನಾ). ಒಂದು ಊರಿನ ಹೆಸರು: ಪೆಡ್ಡೊಟ್‌ಗರೆಯ! 
ಬಿಳೀಊರ್ಪ್ಪನ್ನಿರ್ಪಳ್ಳಿಯುಮಂ, , , ಕೊಟ್ಟರ" (66. ೪1, ೦೦೬-೪; 887). 
[ಬಿಳ್ಳಿ + ಊರ್‌] 
ಬಿಳಿಎಕ್ಕೆ “ಬಿಳಿಯೆಕ್ಕೆ' ನೋ. 
ಬಿಳಿಂಬಿ. ಬಿಂಬಲ್ಲಿ ಬಿಂಬ್ಲಿ, ಬಿಳ್ಳಂಬಿ (ನಾ)... ೧. ಬಂದು ಬಗೆಯ 
ಹಣ್ಣಿನ ಮರ ವಂತ್ತು ಆದರ ಹುಳಿಹಣ್ಣಿ ; p ಈ ಹಣ್ಣಿನ ರಸ 
ವನ್ನು ಚರ್ಮರೋಗಕ್ಕೆ ಔಷಧವನ್ನಾಗಿ ಬಳಸಂತ್ತಾರೆ : “ಬಲಿಂಬಿ 
ಮರ, ಬಿಳಿಂಬಿ. ಬಿಂಬ್ಲಿ” (ಸಸ್ಮ8- 0೭). ಬಿಂಬಲಿ : ೨. ಒಂದು ಬಗೆಯ 
ಮರ : ಕಿಡಕಿಯ ಹೊರಗಿನ ಬಿಂಬಲೀಮರದ ಮೇಲೆ ಕಾಗೆಯೊಂದು ಎಡೆ 
ಬಿಡದೇ ಕಾವ್‌ಗುಡುತ್ತಿತ್ತು (ಕೂರುರಾ- 5) ಬಿಳಿಬ್ಲಿ : ೧. ಬಿಳಿಂಬಿ, 
ಬಿಂಬ್ಲಿ (ಕ್ಕು 8೧ 00-04). ಬಿಳ್ಳೆಂಬಿ ; ೨. ಬಿಳ್ಳೆಂಬಿ (ಲಾಲಿ), ಇದು 
ಬಹಳ ಯೆತ್ತರವಾಗಿ ಬೆಳಿಯದಿದ್ದರೂ ಇದರ ಟೊಂಗೆಗಳು ಗಡುತರವಾಗಿ 
ದೂರ ದೂರ ಹಬ್ಬುತ್ತವೆ . , , ಇದನ್ನು ಇಮಾರತಿಗೆ ಬಹಳ ಉಪಯೋಗಿ 
ಸುವರು (ಕಳಾಗೆ. 1೩). 
[ದೇ.॥ ತಮಿ. ಪಿಲಿಮ್ಬಿ ; 


ತುಳು. ಬಿಲಿಂಬಿ. ಬಿಂಬಲ್ಲಿ, ಬಿಂಬಿಲಿ, 


ಬಿಂಬುಲಿ ; ತೆಲು, ಬಿಲಿಂಬಿ ] 
ಬಿಳಿಕ (ನಾ). ಬೆಳ್ಳಗಿರುವವನು ; ಬಿಳಿಯ: ಕರಿದುಂಟೀತಂಗೆ 
ಈತನೊಳ ಮೇರ್ಣ ಕರಿಕಂ ಏವಂ ಬಿಳಿಕಂ (ಕಕ್ಕಾತ- 104 ಶ್ರಯೋ). 
[ಬಿಳ್ಳಿ . ಕ್ಕ] 


ಬಿಳಿಕಂಚುವಾಳ (ನಾ). ಬಿಳಿಯ. ಹೂವುಗಳನ್ನು - ಬಿಡುವ ಒಂದು 
ಬಗೆಯ ಕಂಚುವಾಳದ ವಂರ ; ಬಿಳೀಕಂಚುವಾಳ, ಬಿಳೀಮಂದಾರ 
(ಶೈ 8ಗಿ- ೦೨-೨೦೬). [ಬಿಳಿ *- ಕಂಚುವಾಳ ] 

ಬಿಳಿಕಕ್ಕೊರಲೆ (ನಾ). ಒಂದು ಬಗೆಯ ಸಸ್ಯ: ಬಿಳಿಕಕ್ಕೊರಲೆ ಅರುಣ 
ರಿಪು ಸುರಸುರಿಕೆ . (6ಗ-"0-೦೦). [ಬಿಳ್ಳಿ + ಕಕ್ಕೊರಲೆ ] 

ಬಿಳಿಕಣಗಲು "ಬಿಳಿಗಣಗಲು' ನೋ. 

ಬಿಳಿಕಣಿಗಿಲ 'ಬಿಳಿಗಣಗಲು' ನೋ. 

ಬಿಳಿಕಲ್ಲು (ನಾ). ೧. ಬಿಳುಪಾದ ಕಲ್ಲಂ. ೨. ಬಿಳಿಯ ಹರಳಂ : 
ನಮಗೇಕಮ್ಮ ಅಂತಹ ಓಲೆ. ಅದೆಲ್ಲಾ ನಿಮ್ಮಂತಹ ಹಣವಂತರಿಗೆ ! 
ನಮ್ಮಂತಹ ಬಡವರಿಗೆ ಬಳಿಕಲ್ಲಿನದೇ (60ಶೂ. ಇಂ). 

[ಬಿಳ್ಳಿ 4 ಕಲ್ಲು (ಆ ಕಲ್‌)] 

ಬಿಳಿಕಸ (ನಾ). ಒಂದು ಬಗೆಯ ಹುಲ್ಲು: ಬೇರುಮಾರಿಗಿಡ. ಬಳಿಕಸ. 

(6,80. ೬೨-೦೬೪): [ಬಿಳ್ಳಿ + ಕಸ] 


೬೪೯೨ 


ಹ 


ಬಿಳಿಗಾರ 


ಬಿಳಿಕಾಕಮುಷ್ಟಿ (ನಾ). ಒಂದು ಬಗೆಯ ಸಸ್ಯ : ಬಿಳೀಕಾಕಮುಬ್ಬ, ಪೆಲ್ಲೆ, 
ತೆಲ್ಲಕಾಕಮುಷ್ಟಿ (ಮೈ 80. ಊ-೬9)- [ಬಿಳ್ಳಿ +  ಕಾರಮುಖಖ್ಬ ;) 
ಬಿಳಿಕಾರೆಮುಳ್ಳು (ನಾ). ಒಂದು ಬಗೆಯ ಮುಳ್ಳಿನ ಗಿಡ ; ಬಿಳೀಕಾರೆ 
ಮುಳ್ಳು, ಸಣ್ಣಕಾರೆ (ಬೃ ೬೬-೦೬೬೮). [ಬಿಳ್ಳಿ 4 ಕಾರೆ: 
ಬಿಳಿಕಿ (ನಾ.) ಬೆಳ್ಳಗಿರುವವಳು : ಕರಕಿ, ಬಿಳಿಕಿ, ಮುದುಕಿ (ಕಣ್ಮಕು. 
೦೯೪ ಶ್ರಹೋ). [ಬಿಳಿಕ + - ಇ] 
ಬಿಳಿಕುಂತಾಳು (ನಾ). ಒಂದು ಬಗೆಯ ಸಸ್ಯ : (ಕ್ಕು 80. 48-೬4೭): 
[ಬಿಳ್ಳಿ .,-ಕುಂತಾಳ್ಯು (ಎ ಕುಂತಳೆ,) ] 
ಬಿಳಿಕೆಸವು (ನಾ). ಕೆಸವಿನಲ್ಲಿ ಒಂದು ಬಗೆ ; ಬಿಳಿಯ ಬಣ್ಣದ ಕೆಸವು: 
ಬಿಳಿಕೆಸವು, ಕಂಕೆಸವು , . . ಹೊಸಅಕ್ಕಿಅನ್ನ ಇವು ಜ್ವರದವರಿಗೆ 
ಅಪಥ್ಯ (ಪೈರೃಸಾ. 1, ೩). [ಬಿಳ್ಳಿ + ಕೆಸವು) 
ಬಿಳಿಕೇಪಲ (ನಾ). ಒಂದು ಬಗೆಯಂ ಸಸ್ಯ : 
[ಬಿಳ್ಳಿ + ಕೇಪಲ] 
ಬಿಳಿಕೊಗ್ಗೆ (ನಾ). ಒಂದು ಬಗೆಯ ಸಸ್ಯ : ಬಿಳಿಕೊಗ್ಗೆಬೇರಂ 
ಹಾಲಿನಿಂದ ಆರದು (ಕಾಮಶಾ- ೨೭೪)- 
[ಬಿಳ್ಳಿ + ಕೊಗ್ಗೆ (ಇ ಕೊಗ್ಗಿ) 
ಬಿಳಿಕೊಮ್ಮೆ (ನಾ). ಒಂದು ಬಗೆಯ ಔಷಧೀಸಸ್ಯ ; ಕಿರೀಹುಳಿಪ . , . 
ಬಿಳಿಕೊಮ್ಮೆ (ಮೈಔ- ೪-0೨೭) ; ಜೀರಿಗೆ ಬೇಲದ ಹಗಿನು ಬಿಳಿಕೊಮ್ಮೆ 
೬.೬ ನುಗ್ಗೆಹೂವು ಇಷ್ಟು ತೂಕಗೊಂಡು (ಉಾರುಕಾ. ೨೬೪). 
[ಬಿಳ್ಳಿ *- ಕೊಮ್ಮೆ,] 
ಬಿಳಿಗಣಗಲು, ಬಿಳಿಕಣಗಲು. ಬಿಳಿಕಣಿಗಿಲ (ನಾ): ಬಿಳಿಯ ಹೂವು 
ಗಳನ್ನು ಬಿಡುವ ಒಂದು ಬಗೆಯ ಕಣಿಗಿಲು ; ಕಾಡುಜನಗಲು, 
ಬಿಳಿಗಣಗಲು, ಗಿಡ್ಡ (ಹ್ಮ80- ೭6-೦೬೦). ಬಿಳಿಕಣಗಲು : (ಖೃ 
8೬-೦೦೪). ಬಿಳಿಕಣಿಗಿಲ: ಚಳಿಸೋಂಕಿಗೆ ಬಳಿಕಣಿಗಿಲ ಹೂತೊಲು 
» 3 ೬ ಮೆನವಲರಲಿ ಕನ್ನಡ ಮನೆಮನೆಗೆ (86ಳು. 3೬-೭. 
[ಬಿಳ್ಳಿ 4] ಕಣಗಲು (-.ಣಗಿಲೈ)) 
ಬಿಳಿಗಣಿಜಿಲು (ನಾ). ಒಂದು ಬಗೆಯ ಔಷಧೀಸಸ್ಯ : ಬೇವಿನ 
ಸೊಪ್ಪು, ಬಿಳಿಗಣಿಜಿಲ ಬೇರು. ಮಾವಿನ ಬೀಜ ಇವನು ಹಾಲಿಂದ ಅರೆದು 
(ಕೈರಸಾ, 11, ೨40): [ಬಿಳ್ಳಿ * ಗಣಿಜಲ್ಯು (< ಗಣಜಿಲೆ,)] 
ಬಿಳಿಗಣಿಜೆ (ನಾ). ಒಂದು ಬಗೆಯ ಔಷಧೀಸಸ್ಯ : ಬಿಳಿಗಣಿಜೆ, ಜೀರಿಗೆ 
ಸಹ ಹಳೇನೀರಿನಲ್ಲರೆದು ಕದಡಿ ಕುಡಿಯೆ ಮೂರು ದಿನಕ್ಕೆ ದಾಹಜ್ಜರ 
ಬಿಡುವುದು (ಸಳನ್ಮಿ. ೬೭). [ಬಿಳ್ಳಿ + ಗಣಿಜೆ ,] 
ಬಿಳಿಗರಿಕೆ 'ಬಿಳಿಗಟ್‌ಕೆ' ನೋ. 
ಬಿಳಿಗಣ್‌ಕೆ, ಬಿಳಿಗರಿಕೆ (ನಾ). ಬಿಳಿಯ ಬಣ್ಣದ ಹುಲ್ಲು; “ಚಂಡ... 
ಇಲಿವಾಲ, ಬಿಳಿಗಅಕೆ” (೬೩೦. ೩)" ಬಿಳಿಗರಿಕೆ ; ಬಿಳಿಗರಿಕೆಯನ್ನು 
ಔಷಧಿಗೆ ಬಳಸುತ್ತಾರೆ (ಕಂ). [ಬಿಳ್ಳಿ 4 ಕಲಕಿ (ಆ ಕಯುಂಕೆ)] 
ಬಿಳಿಗಾರ, ಬಿಳುಗಾರ (ನಾ). ಒಂದು ಬಗೆಯ ಖನಿಜಲವಣ ; 
ಟಂಕಣ : “ಟಂಕಣ--ಬಿಳಿಗಾರ”. (618: ೦೦-೬); ಅಗಸೇರಸಮಂ 
ಬಿಳಿಗಾರರುಂ ತನ್ನ ಪಂಚಮಲಸಹಿತ ಸುಣ್ಣದೊಳೆಗಿಕ್ಕೆ ಸ್ಟ್ರೀವಶೈಂ 
(ಕಾನುಶಾ- ೨೬೨); ೧ಸೇರು ಬಿಸಿನೀರಿನಲ್ಲಿ ೧ತೊಲ ಬಿಳಿಗಾರ ಮತ್ತು ೧ತೊಲ 
ಪಟಿಕವನ್ನು ಪುಡಿಮಾಡಿ ಹಾಕಿ . . . ನಾಲಗೆಯನ್ನು ಪದೇಪದೇ 
ತೊಳೆಯುವುದು (ಗ್ರಾಮಾಕ- ೧೬). ಬಿಳೆಗಾರ: ಸೈಂಧವಲವಣ, 
ಬಿಳುಗಾರ, ಅಳಿಲೆಕಾಯಿ . . , ಅರೆದು ಸೇವಿಸಲು ಶ್ಲೇಷ್ಮಜ್ವರ 
ಬಿಡುವುದು (1ಕ್ಕೆ - ಇ); ಬೆಸುಗೆಯಲಿ ಬಳುಗಾರ ವಸುವಿನಲಿ ಬೆರೆವಂತೆ 
ಕುಶಲಮನವಾಕ್ಮಸಮರಸದಲಿರುತಿಹುದು (ತಕ್ಕಕ. 60-8). 'ಬೆಳುಗಾರ' 
ಪರಾ. [ಬಿಳ್ಳಿ + ಕಾರ್ಯ] 


(ಮೈ 805 ೯೭-೪೨೭). 


ಆಲದ 


ಬಿಳಿಗುಗ್ಗಲ 
1 


ಬಿಳಿಗುಗ್ಗಲ (ನಾ). ಒಂದು ಬಗೆಯ ಮರ: ಧೂಪಡ ಮರ, 
ಸಾಲುಧೂಪ. ಬಿಳೀಗುಗ್ಗಲ . , . ಉಗುಳುಧೂಪ (ಮ್ಳ 88. ೭೩-೦೩೭). 
[ಬಿಳ್ಳಿ 4 ಗುಗ್ಗಲ್ಯ (4 ಗುಗ್ಗಿಳು) 
ಬಿಳಿಗುರುಗಂಜಿ “ಬಿಳಿಗುರುಗುಂಜಿ' ನೋ. 
ಬಿಳಿಗುರುಗುಂಜಿ, ಬಿಳಿಗುರುಗಂಜಿ (ನಾ). ಬಿಳಿಯ ಬಣ್ಣದ ಗುಲಗಂಜಿ : | 5 
ಬಿಳಿಗುರುಗುಂಜಿ, ಬಿಳಿಸಟ್ಟುಗದ ರಸದಲ್ಲಿ : ಮರ್ದಿಸಿ... ಹೊಕ್ಕುಳು 
ತಪ್ಪಿಸಿ ಕೆಳೆಗೆ ಲೇಪವಂ ಮಾಡೆ ಶು ಬಿಡುವುದು (£ಕ್ಮಿಂ: ೩೦)- 
ಬಿಳಿಗುರುಗಂಜಿ : ಬಿಳಿಗುರುಗಂಜಿಬೇರನ್ನು ಆದಿವಾರ ಮೌನದಿಂ ತಂದು 
ಕಿವಿಗೆ ಕಟ್ಟುವುದು (ಸನ್ನಿ. 0೨೦). [ಬಿಳ್ಳಿ + ಗುರುಗುಂಜಿ] 
ಬಿಳಿಗುಳ್ಳ (ನಾ). ಒಂದು ಬಗೆಯ ಗುಳ್ಳೆ : (ಶ್ಯ. ೬೦-6೪೪3). 
[ಬಿಳ್ಳಿ 4ಗುಳ್ಳ] 
ಬಿಳಿಗೆಂಪು (ನಾ). ಬಿಳಿ ಮತ್ತು ಕೆಂಪುಬಣ್ಣಗಳ ವಿಶ್ರವರ್ಣ: 
ಪಾಟಲ: "ಪಾಟಲ- ಬಿಳಿಗೆಪು” (ಗಂಗಾತು. 30) [ಬಿಳ್ಳಿ + ಕೆಂಪು] 
ಬಿಳಿಗೆಂಪುಕೇಪಲ (ನಾ). ಒಂದು ಬಗೆಯ ಸಸ್ಯ; ಪಾಟಲವರ್ಣದ 
ಕೇಪಲ: (ಮ್ಮ80- ೪೭-೧೬). [ಬಳಿಗೆಂಪು 4 ಕೇಪಲ] 
ಬಿಳಿಚ' (ನಾ). ಒಂದು ಬಗೆಯ ಮಿನು : ಬಳಿಚ ಚಿಪ್ಪಲು ಮಲಗು 
ಹೆಮ್ಮಲಗು . , . ಹೊಳೆವಳಿಯ ಮಾನ್ಕಳಂ ತವಿಸುತಿಹ ಬೇಡರಂ 
ನೋಡಿದಂ ಭೂಪಾಲನು (ತತ, ೩-೫೬). [ಇಬಿಳ್ಳಿ) 
ಬಿಳಿಚಗತೆ (ನಾ). ಒಂದು ಬಗೆಯ ಚಗಚೆಗಿಡ ; ಬಿಳಿಚಗತೆಸೊಪ್ಪು, 
ಮೆಣಸು, ಬೆಳ್ಳುಳ್ಳಿ ಬೇಳೆ. ಇವಂ ಅರೆದು ಕಿವಿಗೆ ಬಿಡೆ: ಮೇಲ್ನಾಗುರು 
ತೀರ್ಗುಂ (ಂನ್ಮಿಂ- ೬4): [ಬಿಳ್ಳಿ + ಚಗತೆ (ಆ ಜಗಚಿ)) 
ಬಿಳಿಚಳ್ಳೆ (ನಾ). ಒಂದು ಬಗೆಯ ಚಳ್ಳೆಮರ : ಹುಡಗ. ಬಿಳೀಚಳ್ಳೆ. 
ಗವುಡಿ (ಮ್ಮ 8೧- ೨೫-೪೩೦)- [ಬಿಳ್ಳಿ + ಚಳ್ಳೆ (ಸೆಳ್ಳ) ] 
ಬಿಳಿಚಿಕ್ಕನಗಿಡ (ನಾ). ಒಂದು ಬಗೆಯ ಗಿಡ ; (೪. 
[ಬಳ್ಳಿ * ಚಿಕ್ಕ + ಗಿಡ (ಎಗಿಡು)] 
ಬಿಳಿಚಿತ್ರಮೂಲ (ನಾ): ಒಂದು ಬಗೆಯ ಸಸ್ಯ ; 
[ ಬಿಳ್ಳಿ + ಚಿತ್ರಮೂಲ] 
ಬಿಳಿಚು (ಕ್ರಿ). ಕಾಂತಿಯನ್ನು ಕಳೆದುಕೊಂಡು ಬೆಳ್ಳಗಾಗು ; 
ಮೆಯ್‌ ಬಿಳಿಚಿ ಬೆವರ್ಯಾವೊ (ಶೂಜಾರ, ೩೩-೨೪). 
ಬಿಳಿಚಿಕೊಳ್ಳು ಇ ಕಾಂತಿಯನ್ನು ಕಳೆದುಕೊಂಡು ಬೆಳ್ಳಗಾಗು ; 
ಮೋರೆ ಹೀಗೇಕೆ ಬಿಳಿಚಿಕೊಂಡಿದೆ (ರೋಂ: ೯0) : ಅವಳ ಮುಖ ಹಾಚಿ 
ಕೊಂಡಿತ್ತು (ಅಕ್ರಮ: ೪). ಬಿಳಿಚಿ ಹೋಗು - ಬಿಳಿಚಿಕೊಳ್ಳು ; 
ಸುಯೋಧನನು ವ್ಯಥೆಯಿಂದ ಬಡವಾಗಿ ರಕ್ತ ಕಳೆದುಕೊಂಡು ಬೀಚಿ 
ಹೋಗಿದ್ದಾನೆ (ಕ್ಯಾಸತಿ- ೦೦೪). [ಬಿಳ್ಳಿ ೬ - ಚ್ಯು] 
ಬಿಳಿಜಂಬುಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮ್ಮ 80. 96- 
[ ಬಿಳ್ಳಿ * ಜಂಬುಹುಲ್ಲು ] 
ಬಿಳಿಜಾಲ (ನಾ). ಸೌತೆಜಾತಿಗೆ ಸೇರಿದ ಒಂದು ಬಗೆಯ ಬಳ್ಳಿ ; 
ನೈದಿಲೆಎಸಳು ಸಹದೇವಿಯಂ ಬಿಳಿಜಾಲ ಮಾಗಳಿಬೇರಂ ಇವೆಲ್ಲವಂ 
ಚೂರ್ಣವಂ ಮಾಡಿ (ಕಾಮುಕ. ೨೬). [ಬಿಳಿ ಜಾಲ್ಮ] 
ಬಿಳಿಜಾಲಿ (ನಾ). ಒಂದು ಬಗೆಯ ಬಳ್ಳಿ ; ಬಿಳೀಜಾಲಿ. ತೊಪ್ಪಾಲೆ. 
ಸಾರಾಯಿಬೇಲ, ತುಂಬೆಮರ (ಮ್ಮ 8೧ 0-0೬)- [ಬಿಳ್ಳಿ 4 ಜಾಲ್ಮಿ ] 
ಬಿಳಿಜೇರಿಗೆ (ನಾ). ಒಂದು ಬಗೆಯ ಜೀರಿಗೆ : “ಕಣಾಹ - - ಬಿಳಿಜೀರಿಗೆ" 
(ಓಂ, 30). [ಬಿಳ್ಳಿ + ಜೀರಿಗೆ] 
ಬಿಳಿಜೋಳ (ನಾ). ಬಿಳಿಯ ಬಣ್ಣದ ಜೋಳ: ಗೌರಿಹುಣ್ಣಿವೆ 
ಹಾಲ್ಗುಡಿದು ಬಿಳಿಜೋಳ ಧ್ವಜವನ್ನೆತ್ತಿತು. (ನಂಶು- ೦೨-೦೦). , 
[ಬಿಳ್ಳಿ * ಜೋಳ] 


ನಃ 


(ಮೃಗ: ೬೩-೦೨೬೪). 


೬೪೯೩ 


ಬಿಳಿದೇವದಾರು 


ಬಿಳಿಡಾಮರ್‌ (ನಾ). ಒಂದಂ ಬಗೆಯ ಸಸ್ಯ: ಧೂಪದ ಮರ . . , 
ಬಿಳೀಡಾಮರ್‌. ಹಾಗಡಮರ. ಉಗುಳುಧೂಪ (ಕ್ಯ ಕಗ-.೩೩-೦೩೭೬). 
[ಬಿಳ್ಳಿ 3. ಡಾಮ್‌] ' 
ಬಿಳಿತಾವರೆ 'ಬಿಳಿದಾವರೆ' ನೋ. 
ಬಿಳಿತಾಳೆ “ಬಿಳಿದಾಳೆ' ನೋ. 
ಬಿಳಿತಿಗಡೆ (ನು). ಒಂದು ಬಗೆಯ ಸಸ್ಯ: “ಶರಭಃ...ಬಿಳಿತಿಗಡೆ ” 
(೬4g. ೧೩೪)- [ ಬಿಳ್ಳಿ + ತಿಗಡ್ಕೆ 
ಬಿಳಿದಾವರೆ. ಬಿಳಿತಾವರೆ (ನಾ). ಬಿಳಿಯ ಬಣ್ಣದ ತಾವರೆ: ಬಿಳಿದಾವಃ 
ಯನ್ನು ಸುತ್ತುವರೆದ ದುಂಬಿಗಳ ಹಿಂಡಿನಂತಿತ್ತು ಶಿವನ ಕಂಠ (ಕಾಸಗಿ. 
೬) ; ಕೈಯಲ್ಲಿ ಒಂದು ಬಿಳಿದಾವರೆಯನ್ನು ಹಿಡಿದು ಹುಸವನ್ನು ತನ್ನ 
ಹತ್ತಿರ ಕರೆಯುವಳು (ಇಂರು. 08). ಬಿಳಿತಾವರೆ ; *ಪುಷ್ಪಗಂಧಿ... 
ಬಿಳಿತಾವರೆ. ಕಲ್ಲಶ್ರಿ”. (೬೩೦. ೧೦೦). [ಬಿಳ್ಳಿ *- ತಾವರೆ ( ತಾಮರೆ)] 
ಬಿಳಿದಾಸವಾಳ (ನಾ). ಬಿಳಿಬಣ್ಣದ ಹೂವುಗಳನ್ನು ಬಿಡುವ ದಾಸವಾಳ: 
ಹಾಲು ಮತ್ತು ಸಕ್ಕರೆಯ ಜೊತೆಗೆ ಬಿಳಿದಾಸವಾಳದ ದಳಗಳ ಅಥವಾ 
ಬೇರಿನ ರೆಸವನ್ನು ಸೇರಿಸಿ ಕುಡಿಯುವುದರಿಂದ ಮೇಹರೋಗಗಳು “ವಾಸಿ 
ಯಾಗುವುವು (ಕರೋ. 1%, ೩63). [ಬಿಳ್ಳಿ + ದಾಸವಾಳ (- ದಾಸವಣ)] 
ಬಿಳಿದಾಳೆ, ಬಿಳಿತಾಳೆ (ನಾ). ಒಂದು ಬಗೆಯ ತಾಳೆಮರ : ಬಳಿದಾಳೆ 
೬. ಕೈತಾಳೆ (ಮತಿ. ಟಿ-೦೬). ಬಿಳಿತಾಳೆ; ಬಳಿಪೊಳಕು. 
ಬೂದಿಕ%ಳೆ. ಪುಕೆ. ಬಿಳಿತಾಳೆ, ತೆಲ್ಲಪುನಿ (ಮಿಗ ೩೯-೭೭೩) - 
[ಬಿಳ್ಳಿ + ತಾಳೆ, (<ತಾಟ್‌)] 
ಬಿಳಿದು (ನಾ). ೧. ಬಿಳಿಯ ಬಣ್ಣ : ಶ್ವೇತವರ್ಣ: “ಗೌರಃ, ಶ್ವೇತಃ 
೬೬ ಪಾಂಡರಃ ಈ ೧೨ ಬಿಳಿದು” (ಶಣಯು. 03೦-೪೭); ಎಂಸಿಯೆ 
ಸಿತಪ್ರಯುತಾಸವಮಂ ಪೊಯ್ಸೆರ್ಮೆಯ ಪ:ಲಂ ದಾಸಿವಣದ ಪೂ 
ಬಿಳಿದಕ್ಕುಂ (ಊಕೋಶ- ೬-೩0) ; ಕವಿಗಳ ಕಂದೆಂದೊಡೆ ಕರಿದವರ್ಗಳ್‌ 
ಬಿಳಿದೆಂದೊಡೆ ಬಿಳಿದೇಕವರನುಜಿದೆ ಕಿಡುವರ್‌ ಕೆಲಬರ್‌ (6೧6. ೧-೮: 
ಸುರಪತಿಯ ಹಯವಹುದು ಬಿಳಿದೋ ಕರಿದೊ ಹೇಳೌ ಅಕ್ಕ(ಸಂರಠ. ೫-೪೩). 
೨. ಬೆಳ್ಳಗಿರುವ ಬಟ್ಟೆ; ಶುಭ್ರವಸನ : . ಮಡಿಯ ಕೂಲಿಯ ಬೇಡ 
ಹೋದರೆ ಬಿಳಿದು ಹಜೌದು ಎನ್ನ ಮೆ:ಲೆ ಬಿಸಾಟನು (ಕುಡಿತ, ೨೯-೪೨) : 
ಉಟ್ಟ ಬಿಳಿದು ಬೆಳ್ಚಿಂಗಳಂ ಬೀಅಕಿ (೧0೪: ೨-00೫ 5). ೩. ವಾಸಿಯಾಗ 
ದಿರುವ ಗಾಯದಲ್ಲಿ ಬೆಳ್ಳಗೆ ಕಾಣುವ ಭಾಗ: ಉಗಿ... 
ಹಾಲನ್ನು ಬೆಂದ ಹುಣ್ಣಿನ ಬದಿಗೆ ತೊಡೆದರೆ ಬಿಳಿದು ಹೋಗಿ 
ಚೆನ್ನಾಗುವದು (೩ಕ್ಕೂ. ೩). ೪. ಎಬಿಳುಪು೩ಿ: ಜೂಜಕ್ಕಿ ಸಮೂಲ 
ವನ್ನು ಮಜ್ಜಿಗೆಯಲ್ಲಿ ತೆಗೆದುಕೊಳ್ಳಿ ಬಿಳಿದು ಹೋಗುವುದು ಮಾಣ್ಗುಂ 
(ಅಕೆ ವಿ. 9) - 
ಬಿಳಿಯ ೧. ಬಿಳುಪಾದ ದೇಹವುಳ್ಳವನು. ೨. ಯೂರೋಪು 
ದೇಶದವನು: ಕರಿಯರದೋ ಬಿಳಿಯರದೊ ಯಾರದಾದರೆ ಏನು? 
ಸಾಮ್ರಾಜ್ಯವಾನಗಂ ಸುಲಿಗೆ ರೈತರಿಗೆ! (ಕೋರಿಕೆ. 0೩-೦). ಬಿಳಿಯಳ್‌ ಇ. 
೧. ಬಿಳುಪಾದ ದೇಹವುಳ್ಳವಳು. ೨. ತಿಳಿಗೇಡಿ; ದಡ್ಡಿ ; 
P ಇಲ್ಲಿ 'ಬೆಳ್‌' ಎಂಬ ಶಬ್ದಕ್ಕೆ ಇರುವ ಅರ್ಥಗಳಲ್ಲಿ ಒಂದನ್ನು 
ಕವಿಯು .ಉಪಯೋಗಿಸಿರಬಹುದಂ. ೧, ೨: ಶ್ರುತಮೂರ್ತಿ 
ಯಾಗಿಯುಂ ರುಚಿರತನು ಕರಂ ಬಿಳಿಯಳಾಗಿಯುಂ ಚತುರವಚೋನ್ವಿತೆ 
- ವಾಗ್ದೇವಿ ಕೂರ್ತು ಮಾಲಕ್ಕಿಮಗಟ್‌ವಂ (ಶಾಕತಿ ೦-೨)... 
[ದೇ.॥ ತಮಿ. ವೆಳಿತು, ತುಳು. ಬೊಳ್ಳು. 'ಬೊಲ್ಲು ; ಗಡಬ, ವಿಲೆದ್‌] 
ಬಿಳಿದೇವದಾರು (ನಾ). ಒಂದು ಬಗೆಯ ದೇವದಾರುವೃಕ್ಷ : ಬಿಳೀ 
ಬುಡ್ಲಿಗೆ, ಬಿಳೀದೇವದಾರು, ಬಿಳೀಅಗಿಲು (ಮೈಶಗಿ- ೩೨-೬೦೯). 
[ಬಿಳ್ಳಿ + ದೇವದಾರು] 


ಬಿಳಿದೊಡ್ಡಕಾಚಿಹುಲ್ಲು 


ಬಿಳಿದೊಡ್ಡಕಾಚಿಹುಲ್ಲು (ನಾ). ಒಂದಂ ಬಗೆಯ ಹಾಲ್ಲು: ಕಾಸಿಹುಲ್ಲು 
«ಎ ಬಿಳೀದೊಡ್ಡಕಾಚಿಹುಲ್ಲು (ಕೈ 80. ೨೭-೩೦೭). 
[ಬಿಳ್ಳಿ + ದೊಡ್ಡ 4 ಕಾಚಿಹುಲ್ಲು] 
ಬಿಳಿನೀರು (ನಾ). (ಆಲಂ) ಹೆಂಡ ; ಮದ್ಯ : ಅಗ್ರೋದರದಿ ನಿರ್ಮಲವಾಗಿ 
ಪೂಜೆಯ ಮಾಡೆಂದರೆ ಬಿಳಿನೀರ ಕುಡಿದು ಬತ್ತಲೆ ಬೇವು ಉಟ್ಟು ಹುಳಿ 
ಮೂಲಂಗೀರುಳ್ಳಿ ತಿ:ಬುವನೆ ಖೋಡಿ (ಶ್ರರಂರ. ೨-೩೮-೬). 
[ಬಿಳ್ಳಿ 4+ ನೀರು, (5 ನೀರ್‌)] 
ಬಿಳಿಪಾದ್ರಿ (ನಾ). ಒಂದು ಬಗೆಯ ಹೂವಿನ ಮರ : ಬಿಳಿಪಾದ್ರಿ, ಹುದೆ, 
ಬಿಲ್ಲ, ಹುವ್ವೈಲವೆ, ಹುಲವೆ (ಕ್ಕುಕಿಗ. ೬೨-೦೪೭೬). 
[ಬಿಳ್ಳಿ 4 ಪಾದ್ರಿ (ವ ಪಾದರಿ,)] 
ಬಿಳಿಪೊಳಿಕು (ನಾ). ಒಂದು ಬಗೆಯ ಸಸ್ಯ: ಬಿಳಿಪೊಳಿಕು. ಬೂದಿತಾಳೆ. 
ಪುಳಕೆ, ಬಿಳಿತಾಳೆ, ತೆಲ್ಲಪುನಿ (ಕೈ 8೧, ೩-೬4): [ಬಿಳ್ಳಿ * ಪೊಳಿಕ್ಕು] 
ಬಿಳಿಬಂಟ (ನಾ). ಸುಗ್ಗಿಯ ಕಣದಲ್ಲಿ ಪೂಜಿಸುವ ಒಂದು ಸಾಂಕೇತಿಕ 
ದೇವರು : ಶರಣ ಮಡಿವಾಳಾದ ಕರಿಬಂಟ ಕಣದಾಗ ಹರಳಾದ ಕಣಕ 
ಬೆಳಬಂಟ ಪ್ರಭುಲಿಂ1 ಗುರುಬುದ್ಧಿವಂತ ಲಿಂಗಾದ (ಕನ್ನಶಾ. ೧). 
p “ "ವೀರಘಂಟೆಯ ಮಡಿವಾಳ 'ನಿಗೆ ಒಕ್ಕಲಿಗನು *ಕರಿಬಂಟ 
ನೆಂದೂ ಮತ್ತು ಪಾವಿನಭಕ್ತಿಯುಳ್ಳ ಮಹಾಶರಣ ಹರಳಯ್ಯನಿಗೆ 
* ಬಿಳಿಬಂಟ ` ನೆಂದೂ ಕರೆದಿರುವನು ” (ಕನ್ನಣ. ೦೩೩). 
[ಬಿಳ್ಳಿ + ಬಂಟ] 
ಬಿಳಿಬರಲು (ನಾ). ಒಂದು ಬಗೆಯ ಸಸ್ಯ: ಬಿಳೀಬೂರುಗ, ಬಿಳೀಬರಲು 
(8,೫. 43-೬೬೦)- [ಬಿಳ್ಳಿ + ಬರಲು] 
ಬಿಳಿಬಸುರಿ (ನಾ). ಬಸರಿಮರಗಳಲ್ಲಿ ಒಂದು ಬಗೆ: ಬಿಳಿಬಸುರಿ. 
ಬೋವಿಯ ಮರ (ಕೈ 80. ೩೭-೬೩೦). [ಬಿಳ್ಳಿ + ಬಸುರ್ಮಿ (< ಬಸರಿ)] 
ಬಿಳಿಬಾಳ (ನಾ). ಬಿಳಿಯ ಬಣ್ಣದ ಲಾಮಂಚ : “ ಉಶೀರ. ಲಾಮಜ್ಜಕ. 
ಲಾಮಚ, ಬಿಳಿಬಾಳ ” (ನಾರಾ. $), [ಬಿಳ್ಳಿ + ಬಾಳ] 
ಬಿಳಿಬೀಟೆ (ನಾ) - ಒಂದು ಬಗೆಯ ಬೀಟೆಮರ : ಹಸುರುಗನ್ನಿ. ಬೆಲಗ, 
ಬಿಳೀಬೀಟೆ. ಬೆಟ್ಟದ ಹಸುರುಗೋಣಿ (ಕ್ಕುಕಿಗ, 3೮-೫೪೬). 
[ಬಿಳ್ಳಿ + ಬೀಟೈ) 
ಬಿಳಿಬುಡ್ಲಿಗೆ (ನಾ). ಒಂದು ಬಗೆಯ ಸಸ್ಯ: ಬಿಳೀಬುಡ್ಲಿಗೆ. ಬಿಳಿದೇವ 
ದಾರು, ಬಿಳೀಅಗಿಲು (ಕ್ಕು80. &3-೬೦€)- [ಬಿಳ್ಳಿ + ಬುಡ್ಲಿಗೈ] 
ಬಿಳಿಬೂರುಗ (ನಾ). ಒಂದು ಬಗೆಯ ಅರಳೆಗಿಡ : ಬಿಳೀಬೂರುಗ. ಬಳೀ 
ಬರಲು (ಕೈ8೧. ೩9-೬೭೦)- [ಬಿಳಿ + ಬೂರುಗ (ವ ಬೂರ)] 
ಬಿಳಿಬೆಂಡುಗಿಡ (ನಾ). ಒಂದು ಬಗೆಯ ಸಸ್ಯ: (ಟೃಕಿಗ. ೬೨-೦೨೬೪). 
[ಬಿಳ್ಳಿ + ಬೆಂಡ್ಕು 4 ಗಿಡ (< ಗಿಡು)] 
ಬಿಳಿಭೂತಾಳೆ (ನಾ). ಒಂದು ಬಗೆಯ ಭೂತಾಳೆ: ಬಳಿಭೂತಾಳೆ, 
ಮದ್ದಲೆ (ಕೈ 80, ೬೮-0೩೪). [ಬಿಳ್ಳಿ + ಭೂತಾಳೆ] 
ಬಿಳಿದುಂದಾರ (ನಾ). ಒಂದು ಬಗೆಯ. ಸಸ್ಯ: ಬಿಳೀಕಂಚುವಾಳ, ಬಳೀ 
ಮಂದಾರ (ಕ್ಕ80, 03-೨೦೭). [ಬಿಳ್ಳಿ + ಮಂದಾರ] 
ಬಿಳಿಮತ್ತಿ (ನಾ). ಒಂದು ಬಗೆಯ ಮತ್ತಿಮರ ; ಬಿಳಿಮತ್ತಿ. ತೊರಮತ್ತಿ, 
ಹೊಳೆಮತ್ತಿ (ಕುಕಿಗ: ೭೪-೦0೦) ; ಬಿಳಿಮತ್ತಿ . . . ಮೆಕ್ಕಲುಮಣ್ಣಿನ. 
ಭೂಮಿಗಳಲ್ಲಿ ಬಲುಸಮೃದ್ಧವಾಗಿ ಬೆಳೆಯುತ್ತದೆ (ಕರಕ. ೫11. 0). 
[ಬಿಳ್ಳಿ 4: ಮತ್ತಿ (ಆ ಮಟ್ಸಾ)] 
ಬಿಳಿಮಾನು (ನಾ). ಒಂದಂ ಬಗೆಯ ಮಾನು: ಬಿಳಿಮಾನು ದೊಡ್ಡ 
ಗಾತ್ರದ್ದು . . . ಉದರಭಾಗ ಬಿಳಿ, ಅಂಚುಗಳು ಮಾತ್ರ: ಕೆಂಪು 
(ಕವಿಕೋ. ಸ ೦೫೬), [ಬಿಳ್ಳಿ *- ಮಾನ್ಮು (ವ ವಿಾನ್‌,)] 
ಬಿಳಿಮೆಣಸು (ನಾ). ಒಂದು ಬಗೆಯ ಮೆಣಸು ; ಬಿಳಿಬಣ್ಣದ 


೬೪೯೪ 


ಬಿಳಿಯಾಲಿ 


ಮೆಣಸು : ಬಿಳಿಮೆಣಸನ್ನು ಔಷಧಿಗೆ ಉಪಯೋಗಿಸುತ್ತಾರೆ (ರ). 
[ಬಿಳ್ಳಿ * ಮೆಣಸು (ಇ ಮೆಲಸು)] 

ಬಿಳಿಮೆಯ್ಯ (ನಾ). ೧. ಬಿಳುಪಾದ ದೇಹವುಳ್ಳವನು. ೨. ಲಕ್ಷ್ಮಣ : 
ಬಿಳಿಮೆಯ್ಯನೆಳ್ಹ ತ್ತು ಹೊರಗೆ ಹೋಗಿರೆ. ನೀಲಿಮೆಯ್ಯವಂ ಕನವರಿಸಿದನ್‌ 
(ಕ್ರೀಢಾಮಾ೨೭೩-೨೬೪)- [ಬಿಳ್ಳಿ -- ಮೆರ್ಯ್ಯ + ಅ) 

ಬಿಳಿಯಂಬು (ನಾ). ಒಂದು ಬಗೆಯ ಬಾಣ: ಪೊಯಿಸಿ ಇಟ್‌ದೆೊಡೆ 
ತನ್ನಂ ಪಲವುಂ ಬಿಂ/ ಸ್ಟಾ ಜಟ್ಟಿಗೆಗಳುಂ ಬಸಮಟ್‌ದಿನೆ ಕೆೊಳಿ ತಾಂ 
ಸತ್ತು (ಎಕ. 31, ತಳ್ಳಕ್ಕೆ ಸು. 8101); ಬಾಣದ ಹಲವಾರು 
ಪ್ರಭೇದಗಳ ಹೆಸರುಗಳು ಶಾಸನಗಳಲ್ಲಿ - ದೊರೆಯುತ್ತವೆ..ಬಿಳಿಯಂಬು. 
ಕೋಲಂಬು, ಸಂ0ಗಲಂಬು ಇತ್ಯಾದಿ . . , ಬಿಳಿಯಂಬು ಎಂಬುದು 
ಪ್ರತಿಷ್ಠಿ ತವ್ಯಕ್ತಿಗಳು ಬಳಸುತ್ತಿದ್ದ ಹೊಳಪಿನ ಬಾಣವಿರಬಹುದೆ ? 
(4095. ೨೭೬) - 

ಬಿಳಿಯಂಬಿನಾತ - ಒಂದು ಬಿರುದು: ಮಹಾಸಮಸ್ತತುರಗವೆ 
[ಡೆ]ಬ್ಲ ಬಿಳಿಯಂಬಿನಾತನಾಹವಸೂದ್ರಕಂ ವಿದ್ವಿಷ್ಟಮಾರ್ತ್ತ್ರ:ಡಪ್ರಿಯ 
ಗಾಳೃ ಚಾಳುಕ್ಕವಂಶೋದ್ಭವ೦ (4943: Ix uv; 044): 
[ಬಿಳ್ಳಿ *-.ಅಂಬ್ಯು] 

ಬಿಳಿಯಕ್ಷತೆ (ನಾ). ಪಿತೃಕಾರ್ಯಗಳಲ್ಲಿ ಪೂಜೆಗೆ ಬಳಸುವ ನೆನಸಿದ 
ಅಕ್ಕಿ ; ಅರಸಿನ ಅಥವಾ ಕುಂಕುಮಗಳನ್ನು ಹಚ್ಚದಿರ:ವ ಅಕ್ಕಿ : 
(ಕ). [ಬಿಳ್ಳಿ 4 ಅಕ್ಷತೆ] 

ಬಿಳಿಯತ್ತಿ (ನಾ). ಒಂದು ಬಗೆಯ ಅತ್ತಿಮರ : ಚಲ್ಲ ಬೆಲ್ಲನತ್ತದ 
ಬಿಳಿಯತ್ತಿಯಿಷ್ಟೆಯ ಮರಂಗಳ ಕೊಂಬುಗಳ , , , ಪರ್ಬಿರೆ (ಊನ, 

; ಅಂಕೋಲೆ ಬಿಳಿಯತ್ತಿ . , . ಮುತ್ತುಗೆ ಮೊದಲಾದ ಮರಗಳ 
ಬಳಗದಿಂದದು ಕಣ್ಣೆ ಸೆದುದು (ಕುಣಸಾಂ- 9-೬) - [ಬಿಳ್ಳಿ + ಅತ್ತಿ] 

ಬಿಳಿಯರಳೆ ನಾ). ಬೆಳ್ಳನೆಯ ಹತ್ತಿ : ಬಿಳಿಯರಳೆಯಂತೆ ಗಂಗಾಜಳದಂತೆ 

. ಪವಿತ್ರಮತ್ತಿಮಬ್ಬೆಯ ಚರಿತಂ (*ಥ ೦೨-೬). [ಬಿಳ್ಳಿ 4 ಆರಳ್ಳೈ] 

ಬಿಳಿಯವರೆ (ನಾ). ಅವರೆಯಲ್ಲಿ ಒಂದು ಬಗೆ ; ಬೆಳ್ಳಗಿರುವ ಅವರೆ; 
“ಮಾಧ್ವೀಕ;-ಬಿಳಿಯವರೆ ” (೬೩: ೦೨೪). [ಬಿಳ್ಳಿ *- ಅವರೆ] 

ಬಿಳಿಯಾಚಾರಿ (ನಾ). ಒಬ್ಬಾತನ ಹೆಸರು; ಇಲ್ಲಿಯ ಬೆಸಮಕ್ಕಳಾರೆ 
ನ್ಹೊಡೆ . . . ಬಿಳಿಯಾಚಾರಿಯು ಕುಬಂಚಾರಿಯು (ಬಕ. 111, ತಂಜನ. 
0೩6೨೪) 9169). [ಬಿಳ್ಳಿ + ಆಚಾರಿ] 

ಬಿಳಿಯಾನೆ (ನಾ). ೧. ಬೆಳ್ಳಗಿರುವ ಆನೆ: ಇಂದ್ರನ ಐರಾವತ 
ಬಿಳಿಯಾನೆ ಎಂದು ಹೇಳುತ್ತಾರೆ (69). ೨. ಒಂದು ಬಗೆಯ ಮಾನು: 
ಹೆಮ್ಮಲಗು ಬಿಳಿಯಾನೆ . . . ಗಿಜ`ಲುಗಳೆಂಬ ಹೊಳೆವಳಿಯ ಮಿನಾನ್ಸಳಂ. 
ತವಿಸುತಿಹ ಬೇಡರಂ ನೋಡಿದಂ ಭೂಪೂಲನು (ಕಾ: ೩-9೬). ಹ. 
(ಆಲಂ) ಹೆಚ್ಚು ಬೆಲೆಯುಳ್ಳುದು; ದುಬಾರಿ; ತುಟ್ಟಿ : ಆ ಇಲಾಖೆ 
ಸರ್ಕಾರಕ್ಕೆ ಬಿಳಿಯಾನೆಯಾಗಿಬಿಟ್ಟಿದೆ (ರೂತ)- [ಬಿಳ್ಳಿ * ಆನೆ] 

ಬಿಳಿಯಾಬಲ್‌; ಬಿಳಿಯಾಬಲು (ನಾ). ಬಿಳಿಬಣ್ಣದ ತಾವರೆ: 
“ ಶ್ವೇತಪರ್ಣಂ - ಬಿಳಿಯಾಬಲ್‌ ” (೬49: ೦೬೦). ಬೆಳಿಯಾಬಲು ; 
“ಕದಂಬಕಃ.-ಮತ್ತಿ. ಅತ್ತಿ. ಬಿಳಿಯಾಬಲು” (೬೩0. ೨೩) 

[ಬಿಳ್ಳಿ * ಅಬಲ್‌ (<ಆವಲ್ಸ್‌,) ) 

ಬಿಳಿಯಾಬಲು 'ಬಿಳಿಯಾಬಲ್‌' ನೋ. 

ಬಿಳಿಯಾಲಿ (ನಾ). ಕಣ್ಣುಗುಡ್ಡೆಯ ಬಿಳುಪಾದ ಭಾಗ ; ಕಾಡಿಗೆ 
ಯೊಳ್‌ ಕೂಡಿ ಬಿಳಿಯಾಲಿಯಿಂ ಕರಿಯಾಲಿಯಿಂದೆಮೆಯಿಂ ಕಣ್ಣೊಪ್ಪುವಂತೆ 
(ರಶರ್ಷಿಮ್ಮ: ೦೨ 3) ; ಚಕ್ಷುವಿಂಗೆ ಕರಿಯಾಲಿ ಬಿಳಿಯಾಲಿ ಇವೊಳಗಣು 


ಪಕರಣಂ ಎವೆ ಹೊಟ್ಟೆ ಯೆಂಬಿವು: `ಬಾಹ್ಕೋಪಕರಣ೦ (ಕರ ೩)- 
[ಬಿಳ್ಳಿ * ಆಲಿ] 


ಬಿಳಿಯುಳ್ಳಿ 


[ 


- ಒಂದು ಬಗೆಯ ಗಡ್ಡೆ: ಬೆಳಂಳ್ಳಿ: 
ಳ್ಳಿ (ಬೆಳ್ಳುಳ್ಳಿ) (೬4ರ: ೧೨೫). 


ಎಕ್ಕೆಯಲ್ಲಿ ಒಂದು ಬ 


“ಮಿಶ್ರಗಂಧಃ 


ತಾ 


A - ೧೬೦). ಬಿಳಿಎಕ್ಕೆ: ಸ್ರೀನಾಮಮಂ ಬರೆದು 
ಕ್ಕೆಯ ಕಟ್ಟಿಗೆಯ ಕೆಂಡದಿಂ ಕಾಸಲು ವಶಮಪ್ಪಳು (೫ನುಕಾ, ೨೬೨). 
[ಬಿಳ್ಳಿ + ಎಕ್ಕೆ] 
ಲಚಿ (ನಾ). ಎಲಜಿಯಲ್ಲಿ ಒಂದು ಬಗೆ: "ಸರ್ಪಗಿಡ- 

ಯೆಲಚಿ” (೬4ರ ೦೭೪). (ಬಿಳ್ಳಿ + ಎಲಚಿ] 
ಲವ (ನಾ). ಎಲವದಲ್ಲಿ ಒಂದು ಬಿಳಿಯ ಬೂರುಗದ 
ರ; * ಶುತ್ಲಲೋಡಿತಃ - ಬಿಳಿಯೆ (ಓಷ೦- 0೬೪). 


[ಬಿಳ್ಳಿ*- ಎಲವ] 

0ದು ಬಗೆಯ ಸಸ್ಯ : ಗೆಡ್ಡೆಯ ನಾಳದ 

ನಿರ್ವಿಷ (8ಕ್ಕೂ. ಇ). 'ಬಲರಕ್ಕೆಸಿ' ಪರಾ. 
[ಬಿಳ್ಳಿ + ಎಲವ] 

(ನಾ). ಒಂದು ಬಗೆಯ ಭೂವಿಂ ; ಕುಂದೇಶ್ವರದೇವರಿಗೆ . . . 
ರ ಮೆಕ್ಕೆ ಚ ೧ ಮೂ ೧ ಊಳೂರಳ ಗಡಿಂ (328. 13-11. 9೬-೩೩; 
) : ಹೆಬಾರರ ಹೊಸಗದೆಯ ಒತ್ತಿನ ಬಿಳಿರ ನಾವು ಗೋರಿಸಿದ ಮಕಿಗದೆ 
೦ (ಎಕ. ೪1 ಮೂಡಿಗೆ. ೩೯-೨೪; 1661 ?). 

[?,/ತುಳು. ಬೊಳಿರ್‌ ಎ ಒಂದು ಬಗೆಯ 

"ಬೀಳಿಲ್‌` ನೋ: 

' ಬೀಳಿಲ್‌' ನೋ. 
ದುಗ (ನಾ). ಒಂದು ಬಗೆಯ ಮರ : ಬಿಳಿಯ ಬಣ್ಣದ 
ೀಧ್ರಕ : ಶ್ರೀಗಂಧ ಬೆಲ್ಲವತ್ತ ಜಬಿಳೀಲೊದ್ದುಗ ಕೆಂಪೆಲೊದ್ದುಗ 
. ಮೊದಲಾದ ಪುಷ್ಪಫಲಭರಿತವಾದ ವೃಕ್ಷಗಳನ್ನು (ಕ್ಮ. ೨೨೪). 

[ಬಿಳ್ಳಿ + ಲೊದ್ದುಗೃ] 
ಸಿಗೆ (ನಾ). ಬಿಳಿಬಣ್ಣದ ಹೂವುಗಳನ್ನು ಬಿಡುವ ಸಂಪಗೆಯ 
ದು ಬಗೆ ; ಆ ಮರದಲ್ಲಿ ಎಲೆಗಳು ಕಾಣದಷ್ಟು ಬಿಳಿಸಂಪಿಗೆ ಅರಳಿವೆ 
[ಬಳ್ಳಿ ಸಂಪಿಗೆ (£ಸಂಪಗೆ)] 
ಒಂದು ಬಗೆಯ ಸಸ್ಯ : ಬಿಳಿಗುರುಗುಂಜಿ. 
ಹೊಕ್ಕುಳು ತಪ್ಪಿಸಿ ಕೆಳಗೆ ಲೇ 
ಡೆ ಮೂತ್ರ ಬಿಡುವುದು (ನಕ್ಕಿ ಎ ೬೦): [ಬಿಳ್ಳಿ ಸಟ್ಟುಗ್ಗ] 
ಳಿ (ನಾ). ಒಂದು ಬಗೆಯ ಸಸ್ಯ: ಕಾಕಸರಳಿ. ಬಳಿಸರಳಿ. ಅಕ್ಕಸರಳಿ 
೬೩0-೬09) [ಳ್ಳಿ .- ಸರಳ್ಳಿ] 
ಮೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮ್ಮ 8೧-೫೯-೦೦೪೦) - 
[ಬಿಳ್ಳಿ * ಸಾಮೆಹುಲ್ಲು] 


3 


ಬಿಳಿರಕ್ಕಸಿಯ 


ಪೊದರು] 


ವೆ, ಬಿಳಿಸಾಸುವೆ (ನಾ). ಒಂದು ಬಗೆಯ ಸಾಸುವೆ: 
ರ್ಥ: (ಕಕ: ೪-೨೪೭): ಬಿಳಿಸಾಸುವೆ : ಬಿಳಿಸಾಸುವೆ ಕೆಂಪಿನ 
'ಲಹುವ್ವೈ ತುಪ್ಪ ಸಹಿತ ತಿಲಕಮಿಡಲು ತ್ರೆ ಲೋಕ್ಯ್ಕವಶಮಪ್ಪದು 
ಕಾ: ೨೬೨) [ಬಿಳ್ಳಿ * ಸಾಸಿವೆ] 

ಸುವೆ 'ಬಿಳಿಸಾಸಿವೆ' ನೋ. 


| (ನಾ). ೧. ಬಿಳಿಯ ಬಣ್ಣದ ಸೀರೆ: ಅವಳು ಹೆಚ್ಚಾಗಿ ಬಿಳಿ 
ಯನ್ನೇ ಉಡುತ್ತಾಳೆ(ಕೂ9)- ೨. ಹೆಂಗಸಿನ ಒಂದು ಬಗೆಯ 
[ರೋಗ ; ಶ್ವೇತಪ್ರದರ ; ಬಿಳಿಸೆರಗು: ಜಂಬೂಘೃತ ... 
ಯದಲ್ಲಿ ಗ ೨ ತೂಕವಂ ತುಪ್ಪದಲ್ಲಿ ಕಲಸಿಕೊಡಲು ರಕ್ತಪಿತ್ತ. 


ಲು NS ಲ್‌ ಶ್ಯ ಹ್‌ ಪ್‌ 


೬೪೯೫ 


10 


15 


20 


#0 


ಹ ತಾ 


ಬಿಳುಪು 


ಬಿಳಿಸುರಿಮುಳ್ಳು (ನಾ). ಒಂದು ಬಗೆಯ ಸಸ್ಯ : ಬೊಮ್ಮರಲು. ಬೀ 
ಸುರಿಮುಳ್ಳು. ಸಣ್ಣಗುರತಿ (ಮೃತ, ೭೯-0೬೩೭). [ಬಿಳ್ಳಿ ಸುರಿಮುಳ್ಳೊ 

ಬಿಳಿಸೂಲಿ (ನಾ). ಒಂದು ಬಗೆಯ ಸಸ್ಯ ; ಸೊಪ್ಪುಗಳು: - ಆಗಸೆ, ಬೀ 
ಸೂಲಿ. ಅಕವಿ. ಗೊರಬಿ (ನಮ್ಮನು. ೨೩೬). [ಬಳ್ಳಿ 4 ಸೂಲ್ಮಿ) 

ಬಿಳಿಸೆರಗು (ನಾ). ಇಬಿಳಿಸೀರೆ ೨ ; ಗರ್ಭಿಣಿಯ ಬಳಿಸೆರಗಿಗೆ . . . ನೆಗ್ಗೀ 
ಮುಳ್ಳಿನ ವಸ್ತ್ರಗಾಳಿತ ಚೂರ್ಣ ಅರ್ಧತೊಲೆಗೆ ಕಲ್ಲುಸಕ್ಕರೆ ಮತ್ತು 
ತುಪ್ಪ ಒಂದೊಂದು ತೊಲೆ ಕೂಡಿಸಿ ಬೆಳಿಗ್ಗೆ ಮತ್ತು ಸಂಜೆ ನೆಕ್ಕುವುದ 

[ಬಿಳ್ಳಿ ಸೆರಗು (ಎಸೆಜಂಗು)] 

ಬಿಳಿಸೊಂಡೆ (ನಾ). ಸೊಂಡೆಯಲ್ಲಿ ಒಂದಂ ಬಗೆ: ಬಿಳುಪಾದ ಸೊಂಡೆ 
ಬಿಳಿಸೊಂಡೆ ಸೊಪ್ಪಿನ ರಸವನ್ನು ಯೆಳ್ಳಿಣ್ನೆ ಬೆರಸಿ ಮೂರುದಿಃ 
ಕುಡಿಯ ಕೊಡಲು ಮೂಷಿಕವಿಷಹರ (ನಿಷ. 30-4). 

[ಬಿಳ್ಳಿ + ಸೊಂಡೈ(ಆಸುಂಡೈ)] 

ಬಿಳಿಹಂಬು (ನಾ). ಬಂದು ಬಗೆಯ ಬಳ್ಳಿ : ಕಾಡುದ್ರಾಕ್ಷಿ. ಬಿಳಿಹಂಬ: 
(ಮತಗ: ೫-೦0೪): [ಬಳ್ಳಿ ಹಂಬ್ಕು (ಆ ಪರಪ್ಪ) ] 

ಬಿಳಿಹರಳು (ನಾ). ಒಂದು ಬಗೆಯ 'ಹರಳುಗಿಡ : ಬಿಳಿಹರಳೆಲೆ 


(ಮುನನ: ೪೪). 


ಅಮರದವೆಳ್ಳಿ , . . ಹಿಪ್ಪಲಿ ಪ್ರತಿಪಂಕವಿಟ್ಟು ಸೇವಿಸಿದರೆ ವಂತಜ್ವರ: 

ತೀರ್ಗುರಂ (ಸಕನ್ಕೆ- ೬೪). [ಬಿಳ್ಳಿ + ಹರಳು ( ಆಪರಲ್‌)] 
ಬಿಳಿಹರಿವೆ (ನಾ). ಒಂದು ಬಗೆಯ ಹರಿವೆ: ಕೊತ್ತುಂಬ! 

ಎಡಸಿಗೆಬೇರು, ಬಿಳಿಹರಿವೆಬೇರು . . . ಕಷಾಯ ಕಾಯಿಸಿ ಕೊಡಲ 


ನಿತಜ್ವರಂ ಮಾಣ್ಣುಂ (ಸಳನೆ, ೬೩). ' [ಬಿಳ್ಳಿ + ಹರಿವೈ( ಆಹಜುಹೆ)' 
ಬಿಳಿಹಿಂಡಿಸೊಪ್ಪು (ನಾ). ಒಂದು ಬಗೆಯ ಸಸ್ಶ : (ನುಸಿ. ೩ ೪೪) 
[ಬಿಳ್ಳಿ + ಹಿಂಡಿಸೊಪ್ಪು (< ಪಿಂಡಿಸೊಪ್ಪು)] 
ಬಿಳಿಹುಲಿ -ಬಿಳಿಹೂಲಿ' ನೋ. 


ಬಿಳಿಹುಲುಗಿಲು (ನಾ). ಒಂದು ಬಗೆಯ ಹೊಂಗೆಮರ ; ಬೀ 
ಹುಲುಗಿಲ ಬೇರು. ಬಿಳಿಯ ಲೊಕ್ಕಿಯ ಬೇರು . . . ಇವಂ ಹುಳಿಯೇ 


ಯಲ್ಲಿ ಅರಿದು ಪೂಸಲು ಬಿಳಿಯ ಕುಷ್ಮ ಮಾಣ್ಣುಂ (೧ನ್ಮಂ. 60) 
[ಬಿಳಿ * ಹುಲುಗಿಲ್ಕು ( ಇಪುಲಿಗಿಲ್‌)] 


ಬಿಳಿಹೂರಿ (ನಾ). ಒಂದು ಬಗೆಯ ಮರ: ಹೊಂಗೆತೊಕ್ಕು, ತಪ; 
ತೊಕ್ಕು . . . ಬಿಳಿಹೂರಿತೊಕ್ಕು - ಇವು ಪ್ರತ್ಯೇಕ ೩೦ ಹಲ , , 
ಪಾಕದ ಮಾಡಿ (ಕನ್ನಿ. ೩೩೯): [ಬಿಳಿ * ಹೂರ್ಮಿ] 

ಬಿಳಿಹೂಲಿ, ಬಿಳಿಹುಲಿ (ನಾ). ಒಂದು ಬಗೆಯ: ಹೂಲಿಗಿಡ 
ಬಿಳಿಹೂಲಿಯ ಕೊನರು, ವಡವಾರದ ಕೊನರು ಕೊಡಲ 


ಬಹುಮೂತ್ರಂ ನಿಲ್ಲುವುದು (ಸಕತ. ೩6೩). ಬಿಳಿಹುಲಿ : ಬಿಳಿಹು 
ಚಿಗುರು ಒಂದು ಹಿಡಿ. . . ಕಂಚುವಾಳದ ಹೂವು ಒಂದನ್ನೂ ಅರೆದ 
ಸುರಿಸಿ... ಕೊಟ್ಟರೆ ಬಹುಮೂತ್ರ ನಿಲ್ಲುವುದು (ಸಳವ. ಕಂ. ೩೦೨). 
[ಬಿಳ್ಳಿ -- ಹೂಲಿ, (ಆ ಪೂಲ್ಮಿ)] 

ಬಿಳುಗ (ನಾ). ಒಂದು ಬಗೆಯ ವರ : ಬಿಳುಗದ ಮರದ 
ಪಡುವ ತೆವರ ಅರೇ ಬಳಿಯ ಮೂೂಡಮುಖನೆ (ಎಕ. 111, ತಿರುವು 
೬೩-೮೩೦; 1748). [?] 

ಬಿಳುಗಾರ 'ಬಿಳಿಗಾರ” ನೋ. 

ಬಿಳುಪು, ಬಿಳ್ಳು (ನಾ). ೧. ಬಿಳಿಯ ಬಣ್ಣ : ಹಸಿಯ ತೊಂಡೆಯ ಬೇ! 
ಕಟ್ಟಿ ತೊಳಸಿದೊಡೆ ಬಿಳ್ಳುತಾಕಾಂ.ಉ]ಪಹುದು (ಸೂಪ. ೨-೩). ೨ 
ಚರ್ಮವು ಬೆಳ್ಳಗಾಗುವ ಒಂದು ಬಗೆಯ ರೋಗ ; ತೊನ್ನು 
ಗಂಧಕ, ಇಲ್ಲಣ, ಅರಿಸಿನ, ಸೈಂಧವ, ಕಹಿಹೀರೇಬೀಜ ಇವಿಷ್ಟನ4 
ಮ ಪೊರೆ. ಜಗತ ಆತು: Os ರೂಕ್‌ 


ಹೊಲರ 


ಬಿಳುಪುಗಟ್ಟು 


ಪ್ರದರರೋಗವುಳ್ಳೆ ಹೆಂಗಸಿನ ಜನನಾಂಗದಿಂದ ಸ್ರವಿಸುವ ಬಿಳಿಯ 
ದ್ರವ; ಬಿಳುಪು ಸೋರುವುದು ; 
ಬಿಳ್ಬು : 


ಬಿಳಿಸೆರಗು (1pucorrhoea. cos). 
೧. ಇಂದ್ರಜನೊಳ್ನೆರೆ ಬಳ್ಳಿನೊಳು . . . ಪುಲಿನೊಳರ್ಜು 


ನಾಖ್ಯವುಕ್ಕುಂ (ಮಂಗಾ. ೧೪೮-೪೪). ಳ್ಳಿ 4. -ಪ್ಪ] 
ಬಿಳುಪುಗಟ್ಟು (ಕ್ರಿ): ಬಿಳಿಚಿಕೊಳ್ಳು ; ಬೆಳ್ಳಗಾಗು: ಅವಳ . . .| 


ಜಬಖ ಮಾತ್ರ ಭಯದಿಂದ ಬಿಳುಪುಗಟ್ಟಿ: 
[ಬಿಳುಪು * ಕಟ್ಟು] 

ಬಿಳುಪೇರು “ಬಿಳುಪೇಟು' ನೋ 

ಬಿಳುಪೇಜು, ಬಿಳುಪೇರು (ಕ್ರಿ). ೧. ಬಿಳಿಯ ಬಣ್ಣವಾಗು: ನರೆ: 
ಕಣ್ಣೆವೆ ಬಿಳುಪೇಆ್‌ ಕಪ್ಪ ಹತ್ತಿಸಿ... ಹುಣ್ಣು ಲಿಯ ಸೀರೆಯಲಿ ಮಣ 
ಸಿಹ ಮುದಿಪಣ್ಮಾಂಗನೆಯರೊಪ್ಪಿದರು (ಕಂಠಂ: ೬-೦೯೨). ಬಿಳುಪೇರು: 
ವಿ. ಬಿಳಿಚಿಕೊಳ್ಳು : ನಿಸ್ತೇಜವಾಗು ; ಅಂಬಾಲಿಕಗೂ 
ಕಂಡಾಗ ಕಳವಳದಿಂದ ಮಂಖ ಬಿಳುಪೇರಿಬಿಟ್ಟಿತು (ಕತಲ: ೪). 

[ಬಿಳುಪು 4 ಏಜು, (ಆ ಏಜ] 

ಬಿಳುಮಲ್ಲಿಗೆ (ನಾ). ಒಂದು ಬಗೆಯ ಬತ್ತ: ಸೋಸಂಶಾಲಿಯ ಬಳು 
ಮಲ್ಲಿಗೆ ಕೆಂಬೂತಿ ಹೇಮವರ್ಣದ . . , ಜರಿಯ ಸನಾಮದ 
ತೆನೆಗಳೊಪ್ಪಿ ಹವು (ಕುಠರಿ- 3-೬). 


ಸ್ತಿ (ದೂಂಸ. ೨೨೦)- 


10 


[3] 
ಬಿಳುವ (ನಾ). ಹಲಸಿನಲ್ಲಿ ಒಂದು ಬಗೆ: ಹಲಸಿನ ಹಣ್ಣಿನ ಮಹಾ 


ಕೇಳಿದನು “ ಬಿಳುವನೋ ? 


[1 


ಗಾತ್ರವನ್ನಿ ನೋಡಿ ಅಜ್ಜೀಸಾಬು 
ಬಕ್ಕೆಯೋ ?” (ಮುನು. ೪೩೦): 


ಬಿಳೆಯ "ವೀಳೆಯ' ನೋ. 


ಬಿಕ್ಕೆ 'ಬಿಚಕ್ಕಿ' ನೋ. ` 
ಬಿಳ್ತು "ಬಿಟ್ಟು" ನೋ. 


ಬಿಳ್ಬು: 'ಬಿಳುಪು' ನೋ. 
ಬಿಳ್ಳ (ನಾ). ಒಂದು ವಂಶದ ಹೆಸರು (?) : ಬಿಳ್ಳಳ ಫೋಚರಸರುಂ 
ಆಳ್ವನ್ನು ಈ ಸಾಸನ ಸಿವಜಕ್ಸಿ ಬಿಟ್ಟ (ಎ5. 1113: 8೫90. ೯೬-೨೫; ೪15), 
[) 
ಬಿಳ್ಳಂಬಿ "ಬಿಳಿಂಬಿ' ನೋ. 
ಬಳ, "ಬಿಟ್ಕು' ನೋ. 
(ನಾ). (2) ; ಅಬ್ಬರಕ್ಕೆ ಬಸಿಉಬ್ಬರಿಸೆ ಬಿಜ್‌ಯಂ ಕೊಂಡು 
ಬಿಜುವರಿವ ಬೀಜುಗರುವರಿಂ'. , . ಕಂಡು (0೧5: ೫-00೪ 6): [?) 
ಬಿಅಸಿಗೆಂಡ (ನಾ). ದಪ್ಪವಾದ ಕೆಂಡ: ಅರಲೆಯೊಡ್ಡಿನ ಮೇಲೆಟ?ದು 
"ಕಸವ. ಬಲುಬಿಜಸಿಗೆಂಡದ ಮಳೆಯಾಯ್ತು (ಫೇಮಿಸಂ. ೨೯-೬೩). 
[ಬಿಅಸ,(ಆಬೆಟ್ಟಿತು) .- ಕೆಂಡ] 
ಬಿಜಿನೋಟ "ಬಿಜುನೋಟ' ನೋ. 


30 


ಬಿಜೀಪಿಡಿ (ಕ್ರಿ). ದೃಢವಾಗಿ ಹಿಡಿ; ಬಲವಾಗಿ ಹಿಡಿ: ಅಹಂಕಾರ. 
ತೋಜ`ರಂತೆ ಬಿಜಪಿಡಿದಲೆವುತ್ತಿಪುದಮ್ಮ (ಸಗ: ೦೬೦-೭೯೯ ವತನ). 


[ಬಿ್‌, (5 ಬೆಟ್ಕಿತು)-4- ಏಡಿ] 
ಬಿಅಬಗಿ (ಕ್ರಿ). ದೃಢವಾಗಿ ಬಿಗಿ; ಬಲವಾದ ಕಟ್ಟುಹಾಕು: ಎಂಟು 
ತೊಡಕಿನ ನೇಣಿನಲಿ ಬಿಖಬಿಗಿದರಮ್ಮ (ಕಿಠಗೀ. ೦೫೬-೭೯೪ ನನ). 
[ಬಿಜಾ (< ಬೆಟ್ಟಿತು) + ಬಿಗಿ] 
ಬಿಟ್‌ಬಿಅನೆ "ಬಿಲುಬಿಜನೆ' ನೋ. 
ಬಿಸು "ಬಿಟುಸು' ನೋ. 
ಬಿಟ್ಟು, "ಬೆಲ್‌" ನೋ. 
ಬಿಜು, ಬಿದ್ದಿ. ಬಿರ್ಕು, ಬಿಟ್ಸ್‌, ಬೆಟ್ಟು (ಸಪೂರೂ). * ಬೆಟ್ಟಿತು ` 
ಎಂಬ 'ನಾವಂಪದಕ್ಕೆ , ಸಮಾಸಗಳಲ್ಲಿ --ಬರುವ ಆದೇಶರೂಪ: 


45 


೬೪೯೬ 


ಬಿಳುಗುಟ್ಟು 
“ಬಿಜುವೆಂದು ಬೆಟ್ಟಿ ತು” (863. ೬ : “ಬಿಜುವೆಂಬುದು. ಬೆಟ್ಟಿ 
ತರ್ಕ” `ಬಿಟುಗತ್ತಲೆ ` ಬಿಜುಬಿಮ್ಮ್ಮ' ಪರಾ. 
ಬಿರಿ: “ಜಿರುವೆನೆ ಕಠಿಣಮಕ್ಕುಂ” 


'ಬಿಜಿಗೆಂಡ' ಪರಾ: 
'ಬೆಟ್ಟುಮೊಲೆ` ಪರಾ. (  ಬೆಟ್ಟತು? 
ಪೊರ). 'ಬಿಜುಸು' ಎಂಬ ನಾಮಪದಕ್ಕೆ ಸಮಾಸ 


ಗಳಲ್ಲಿ ಬರುವ ೇಶೂಪ 'ಬಿಜುಕೆರಳ,. “ಬಿಜುಗಾಳಿ` ಪರಾ: 
ಬಿರ್ಕು : "ಬಿರುಗಾರ್ಮಳೆ'. «ಬಿರುಗೂದಲು` ಪರಾ. 

[ಆ ಬಿಜುಸು] 

ಬಿಚುಕೆರಳ್‌ (ಕ್ರಿ). ತೀವ್ರವಾಗಿ. ಕೋಪಗೊಳ್ಳು: ಆ ತೆಳಿನ ಬಿಜು 


ಕೆರಳ ಜುಬು ಟೈಫೋನ ಎರ್ದೆಯಿಂದೆ ಕೂಲ್ಗುದಿದು ಉರ್ಕುವುದು, 
(೨ರೃಶ್ರ- 30-೪೨೬). (ಬಿಜು, 3 (ವ ಬಿಜುಸು) + ಕೆರಳ ಬಳು! 
ಬಿಜುಗತ್ತಲೆ, ಬಿರುಗತ್ತಲು (ನಾ). ಗಾಢವಾದ ಕತ್ತಲೆ : ಕಗ್ಗತ್ತ! 
ಹುಲಿಯ ಹುಲ್ಲೆಯ ನೇಹ ಬಿಜುಗತ್ತಲೆಯ ಬೆಳಗಿನ ಮೈತ್ರಿ... 
ಇರ್ದುದು ಬನದೊಳಾ ಮುನಿಯ (ಹರಣ. 9-8-13). ಬಿರುಗತ್ತಲು : 
ಅನಿತರೊಳಿ ಬಿರುಗತ್ತಲೊಂದು ಬಾನೆಲ್ಲವಂ ಬಾಸಣಿಸಿ (ಗೊಳೊಕಾ- 
0೦೨-೩೦೫). [ಬಿಜ್ಜು ನೆಟ್ಟಿತು) 4 ಕತ್ತಲೆ (ಎಕಟ್ತಲೆ)] 
ಬಿಜುಗಲ್‌, ಬಿರಿಗಲ್ಲು. ಬಿಜುಗಲ್ಲು (ನಾ). ದಪ್ಪವಾದ ಕಲ್ಲು: 
ಪಾರ್ಥಂ ಧನುವಿಂದೆ ಪೊಯ್ಮಂ , * ಮಹಾಬಲಸಾಂಖ್ಯಂ ಬಿಜುಗಲ್ಲ 
9ಿಂದೆ ಬಿಡದಿಟ್ಟಂ (ರರ. ೯-00). ಬಿರಿಗಲ್ಲು : ಕರಿಸಿದರು ಹುಡಿಗಲ್ಲು 
ನಿಡುಗಲ್ಲು ಬಡಿಗಲ್ಲು . , . ಬಿರಿಗಟ್ಲಿುಗಳನು (ತತನೋ- ೩4-೩4) ನ ಗುಡ್ಡದ 
ಬಿರಿಗಲ್ಲ ಹುಡನುಡುಳುತ ಬಂದ ಧರೆಗೆ ಶಿದಲಿಂಗಪೂಜೆಗೆ , ಕೊರೆದ 
(850೭ 6೩)- ಬಿಜುಗಲ್ಲು ; ಹೇಜುವ ಬಿಜುಗಲ್ಲು ಬಳದಡಿ' ವರಶಕ್ಷಿ 
ಶೂಲದಿಂದೆ ಏಜುಗಾಯಿ , , ಗಾಜುಮಾದಿದೆರು 
ಸಿ (ಇ ಬೆಟ್ಟಿತು) 4. ಕಲ್‌] 


ಬಿಕಿಗಲ್ಲಂ 

ಬಿಜುಗಹಳೆ (ನಾ). ಜೋರಾಗಿ ಸದ್ದು ಮಾಡುವ ಕಹಳೆ: ಬಹಳಶಂಖ 
ಧ್ವನಿಗುಡಲು ಬಿಜುಗಹಳೆಗಳು ಪರಸಮಯಂಕಾನನದಹನವೆನುತಂ ಮೊಜಿಿ 
ಯಲು (೧೫ಫು. ೩೦-೦೭). [ಬಿಜ್ಮು (ಎ. ಬಿಉುಸು) 4 ಕಹಳೆ] 

ಬಜುಗಾಣೈ (ನಾ). ಕ್ರೂರವಾದ ನೋಟ; ಘೋರದೃಶ್ಯ ; 
ಸಾಲ್ಮುಮಾ ಬಿಜುಗಾಣ್ಯೆ. ಮುಚ್ಚಿಂ. ಮಜಚ್ಚಿಂ (ಅಕ್ಕತ್ಕಾ- 10-೬0). 

[ಬಿಜ್ಜು (ಬಿಟ್ಟಿತು) + ಕಾಣ್ಕೆ] 

ಬಿಜುುಗಾಳಿ, ಬಿರುಗಾಳಿ (ನಾ), ಬಿರುಸಾಗಿ ಬೀಸುವ ಗಾಳಿ; ಚಂಡ 
ಮಾರುತ: ಬಿಟುಗಾಳಿ ದೊಳಿಗಳನಾಗಿಸಿ ಬಾಧಿಸಿದತ್ತು ತವ್ಪಳಂ 
(ವರ೯ಫು- ದೊಂದು ಬಿಜುಗಾಳಿ ಬೀಸಿತ್ತು (606, ರೇ. 
೦೬-೦೬) ;. ಜಡಿವ ತುಂತುರ್ಪನಿಗಳನು ಬಿಜುಗಾಳಿ ಮೊಗೆವವೊಲನಿತು. 
ಸೆಲ್ಲೆಹ ಶರವಳೆಯ ಗದೆಯಿಂದ ಘಟ್ಟಿಸಿದ (ಕನ್ಮಾಗ- 0-೩೩). ಬಿರುಗಾಳಿ: 
ನಿನ್ನನೀ ನಿನ್ನ ಪಡೆವೆರಸಿ ಬಿರುಗಾಳಿ ತರಗೆಲೆಯನೊದೆದಟ್ಟು ನ್ಲಿವಂತೆಬ್ಬಿ 
(ಕತ್ರಾಂಗ- ೬೯-೨೦೬೪); ಬಿರುಗಾಳಿ ನೌಕೆಯನ್ನು ಎಳಿದೊಯ್ಯು ವಂತೆ 
ವಿಷಯಗಳು ಮಾನೆವಬುದ್ದಿಯನ್ನು ಎಳೆದೊಯ್ಯ್ಯತ್ತವೆ (ರುಣ: ೦೩೦). 

[ಬಜ್ಮು (< ಬಿಜುಸು) 4 ಗಾಳಿ] 

ಬಿಜುಗಿಡಿ (ನಾ). ಉಗ್ರವಾದ ಕಿಡಿ: ಅಳವಿಗೊಟ್ಟುದು ಮತ್ತೆ ಕೌರವ 
ಬಲಪಯೋನಿಧಿ ವೈರಿಬಡಬನ ಬಿಲ ಸರಳು ಜಿಜುಗಿಡಿಯ:ಲೌಕಿತು. 
ಚಾತುರಂಗದಲಿ (ಕುತ್ಮಾರ್ರೋ, ೩-೩). [ಬಿಜ್ಜು (ಎಬೆಟ್ಟಿತು) + ಕಿಡಿ) 

ಸ್ರ (ಕ್ರಿ). ಬಿರುಸಾಗಿ ಮೊರೆ; ಜೋರಾಗಿ 
ಶಬ್ದ ಮಾಡು : ಬಿಜುಗುಟ್ಟುತಾ ಬಾಣ ಪೋಗಿ ಮಾಗಧನಿದ್ದ 


೦೫-೩೯); 


ಬಿಜುಗೊಳ್ಳು 
ಸ 


ಹೊಅಗಣೊ:ಲಗದ ಶಾಲೆಯೊಳು ನಿಜದ ಕಂಭಕ ತೊಟ್ಟನೆ ನೆಟ್ಟಿತು 
(565. ೨-೩)- ಬಿರುಗುಟ್ಟು ; ತೊಟ್ಟು ಮಾಗಿದ ಫಲನಿಚಯ 
ಬಿರುಗುಟ್ಟುವನಿಲೋದ್ಮತಿಗುದುರುವೋಲ್‌ . , ,  ಯಾದವವೀರರಲ್ಲಲ್ಲಿ 
Waa ಗದೆಯಟ್ಟುಳಿಗೆ (ಕೋಗದು. ೨೪-೨೬). 
[ಬಿಜ್ಕು (-ಬಿಜುಸು) 4 ಕುಟ್ಟು] 
ಬಿಳುಗೊಳ್ಳು (ಕ್ರಿ). ಇ ವರ್ತಿಸು; ಅಂಕೆಗೆ ಒಳಗಾಗದಿರು : 
ಈ ತುರಂಗಮಾ ಕುದುರೆಯಂ ಕಾಣುತುಂ ಧ್ವನಿಗೈದು . . . ಮಾಣಿಕ್ಯ 
`` ಮುಕ್ತಾಳಿಗಳ ಭೂಷಣಂಗಳಂ ಪಣದಿಕ್ಕಿ ಬಿಜುಗೊಂಡವು (ಕೈ ಬರಾ. ೨-9). 
[ಬಿಕ್ಕು (-ಇಬಿಜುಸು) 4 ಕೊಳ್ಳು (ಆಕೊಳ್ಳ)) 
ಬಿಜುಗೋಲ್‌, ಬಿಜುಗೋಲು (ನಾ). ತೀಕ್ಷ್ಣವಾದ ಬಾಣ: ಘನ 
ಮೇಘಾಳಿ ಸುರಿದವೊ ಮಳೆಯನೆನೆ ಬಿಜುಗೋಲ ೈವಳೆಗಜಕಸಿದರುಭಯದ 
ಜೋದರವಗಡಿಸಿ (ಕುನ್ಮಾಂೀ. 9-69). ಬಿಜುಗೋಲು : ತೋರಹತ್ತದಲಿ 
ಬೀಜದ ಬಿಜುಗೋಲುಗಳೆಂಬ ನಟ್ಟೆ ಕೈಯ ನೋಜಿದನೀರ್ಗೈಗಡೆಗೆ (ಮೋತಕ. 
೩6-0೭), [ಬಿಜ್ಕು (ಬಿಸು) .. ಕೋಲ್‌) 
ಬಿಜುಗೋಲು 'ಬಿಜುಗೋಲರ್‌' ನೋ. 
ಬಿಜುದನಿ, ಬಿರುದನಿ (ನಾ). ಬಿರುಸಾದ ಧ್ವನಿ; ಕರ್ಕಶಸ್ವರ ; 
ಉರುಗಂಭೀರಭೇರಿಯ ಬಿಜುದನಿಗಳುಬ್ಬರಿಸಿದವು. (ಕುಪ್ಮಾರೋ t. 09-4೬); 
ಬಿಉುದನಿಯ ಬೊಬ್ಬೆಗಳ ಲಗ್ಗೆಯ ಹಜಕಿಯನೊಡೆಬಡಿದು (ತೊಳ. 
೬-೦೦-೦೫). ಬಿರುದನಿ ; ಪಾಮರಿಯ ಬಿರುದನಿಗೆ ಕೈಪರೆಗೆ ಬಾಯ್ಬರೆಗೆ 
ಕಲ್ಲವಣೆಗೊಂಧಿನಿತು ಪೆಳರಿ (ತತ್ರಾಂಗ. 1೩-0೪೩೦). 
[ಬಿಲ್ಕು (ವ ಬಿಜುಸು) 4. ದನಿ] 
ಬಿಜುದೇಗು (ಕ್ರಿ). ರಭಸವಾಗಿ ತೇಗು : ಧಾರುಣೀಶರು ಮಡಿದರೊಂದೇ 
ಸಾರಿಗೆಯಲೈನೂಜು . ., ಮಾರಿ ಬಿಜುದೇಗಿದಳು 
06-10). [ಬಿಟ್ಟು (-ಬಿಜುಸು) 4 ತೇಗು] 
ಬಿಜುನಗು (ಕ್ರಿ). ಜೋರಾಗಿ ನಗು; ಅಟ್ಟಹಾಸ ಮಾಡು: ರಾಜ 
ವಿನೋದಂ ಬಿಟುನಕ್ಕು ನಕ್ಕು ಕುಕಿಲುತ್ತುಂ (64ರ. 3-೯೪). 
[ಬಿಟ್ಟು (<ಬಿಣುಸು) 4 ನಗು) 


(ಕನ್ಮಾರ್ಟೋ. 


ಬಿಜುನಗೆ, ಬಿರುನಗೆ (ನಾ). ಜೋರಾದ ನಗು; ಅಟ್ಟಹಾಸ: ಕೇಳಿ 
ಕೆದಣಿದ. ಬಿಜು[ಶಾಕಾಂ,. ಕಡು]ನಗೆಯಲಡಬೀಳುತೆ(ಳುತ 
ಸೂಳುನಗೆ ಬೆಳುನಗೆಯಲಡಿಗಡಿಗಾಳುಮುಳುಗುಬ್ಬಸದಲಿದ್ದು (ಕುಪ್ಯಾತ- 


೬೦. ೨-6೩); ಅರೆನಗೆಯ ಬಿಟುನಗೆಯ ನಗೆಗಳ ಹೊರಳಿಗಳಲಡಬದ್ದು 
(8ೂ00, ೦-೦-೪). ಬಿರುನಗೆ ; ಆತನ ಉಪ್ಣೀಷವನ್ನು ಹಾರಿಸಿ ಬಿಸುಟು 
ತಿರಸ್ಕೃತಿಯ ಬಿರುನಗೆಯನ್ನು ಬೆಳಿಗಿ (ಂರುಗಂ, ೩೨-೪).- 
[ಬಿಟ್ಟು (-ಲಬಿಚುಸು) .. ನಗೆ] 
ಬಿಜುನಡೆ (ನಾ). ರಭಸವಾದ ನಡಗೆ ; ಬಿರುಸಾದ ನಡೆ: ಪರಿಕಿಸದೆ 
ನಡೆವ ಬಿಜುನಡೆಯ ಪದಹತಿಗಳಿವ ಪಲತೆಅದ ಜೀವಿಗಳಿಗೆ ವಿಮೋಕ್ಷಂ 
ದೊರೆವುದು (0ಸಫು. ೩೪-4೬). [ಬಿಲ್ಕು (<ಬಿಣುಸು) 4 ನಡೆ) 
ಬಿಜುನಾಲಿಗೆ (ನಾ). ಕಟುವಾದ ಮಾತುಗಳನ್ನಾಡುವ ನಾಲಗೆ : ಪೌರ 
ಜನ ಜಾಳಿಸುವ ಕಂಬನಿಗಳಲಿ ಬಿಜುನಾಲಿಗೆಯ KY ಗುಳಲಿ ಮುನಿಯನು 
ಕೀಳುನುಡಿಯಲಿ ಜಟ್‌ವುತಿರ್ದುದು (ತೊರಣಾ- ಜವ 
[ಬಿಜ್ಕು (-ಆಬಿಉುಸು) 4 ನಾಲಿಗೆ (ಎನಾಲಗೆ)] 
ಬಿಜುನುಡಿ, ಬಿರುನುಡಿ (ನಾ). ಕಠಿಣವಾದ ಮಾತಂ ; ಚುಚ್ಚುಮಾಶು; 
ಕಟಕಿ; ಎಲ್ಲಾ ಮದವ ಸೇವಿಸುತ್ತ ಅಟ್‌ಯದ ಮದವನೊಂದು ನುಡಿದಡೆ 
ಬಿಲನುಡಿಯೆಂದೆಂಬರು (ಸಕತ. ೫, ೩೪1 ; ಶಲ್ಯನ ಬಿಜುನುಡಿಗೆ 
ಬೆಚ್ಚದೆ ೬೬೬ ಬಿನ್ನವಿಸಿದನು [CX 3-06) ; ಹೀನಮಾನವರ 
ಬಿಜುನುಡಿಗೆ ತತ್ವದ ಜ್ಞಾನಿಯಂಜುವನೆ (367. ೩೭೩). ಬಿರುನುಡಿ: 


೬೪೯೭ 


ಬಿಜುಬು 


ನಿದಮುಖಿಯು , . . ಮರುತಾತ್ಮಜನ ಬೆದರಿಸಿದಳೇನೆಂಬೆ ಕಾರ್ಮುಗಿಲ 
ಬರಸಿಡಿಲ ಪೋಲ್ವ್ಯ ಬಿರುನುಡಿಗಳಿಂದ (ಕಂ೧ಣ. ೩-೩-೨) ; ತನ್ನನು 
ಹೊಗಳನು ಹೆರರನು ತೆಗಳನು ಆಡನು ಬಿರುನುಡಿಗಳನು . . . ಕರುಬನು 
ಸಭ್ಯನಾದವನು (ಇಂಹಾಶ. ೬೭-೨೪). [ಬಿಜ್ಕು (ನಬಿಳುಸು) 4 ನುಡಿ,] 

5 |ಬಿಜಿನುಡಿಗೇಳ್‌ (ಕ್ರಿ). ಬಿರುಸಾದ ಮಾತನ್ನು ಕೇಳು ; ಕಠೋರವಾದ 
ನುಡಿಯನ್ನು ಆಲಿಸು: ಬಂದಳು ಭಾಮಿನಿ ರನ್ನ ನಿನ್ನೊಳಗೇನೆಂದಳು 
ಬಜುನುಡಿಗೆಲ್ಲು (ಮೋಶತ, ೦೦). [ಬಿಜುನುಡಿ 4 ಕೇಳ್‌] 

ಬಿಜುನೋಟ, ಬಿರುನೋಟ. ಬಿಜೌನೋಟ (ನಾ). ಬಿರುಸಾದ 
ನೋಟ; ತೀಕ್ಷ್ಣವಾದ ದೃಷ್ಟಿ: ಬೆಳುನೋಟವಾವಾಗ ಬಿಜುನೋಟ 
ವಾದಾಗ , . , ಓರೆನೋಟವಾವಾಗ (654, 00-೬0); ಹಾಲು ಇಲ್ಲದ 
ಊಟ ಬಾಲೆಯರ ಬಿಜುನೋಟ . . . ಕಂಗಳನ ಕೋಲು ಕಳೆದಂತೆ 
ರ್ಮ. ಉಲ). ಬಿರುನೋಟ : ತನ್ನ ಗೆಡ್ಡೆಗಣ್ಣುಗಳಿಂದ ಬಿರುನೋಟ 
ವನ್ನು ಬೀರುತ್ತ . . . ಮುಂದೆ ಬಂದನು (ನಕಠಾ, ೩೦); ಅವನು ನನ್ನ 
ಕಡೆಗೊಮ್ಮೆ ಬಿರುನೋಟ ಬೀರಿದ (60ಕೂ- ೩೬). ಬಿಅಸನೋಟ : 
ಕಿಜೌನೋಟ ವಿಟನಿಂಗೆ ಅರೆನೋಟ ವಿದುಷಕಗೆ , , , ಪೀಠಮರ್ದ: 

ತ ಬಿಜ್‌ ನೋಟ (ಸರ್ನಣ್ಣ. ೦೬೩೨), 

[ಬಿಜ್ಮು (ವ ಬಿಜುಸು) 4 ನೋಟ] 

ಬಿಜುಬ, ಬಿರುಬ (ನಾ). ಕಠಿಣಮನಸ್ಸಿನವನು ; ಕ್ರೂರಿ: ಅಣವು 
ಸಂಪನ್ಮರಲ್ಲಿ ಇದಿರೆಡೆಯಡಗಬೇಕಲ್ಲದೆ ಬಜ್‌ ಕಾಯದ ದರುಶನ ಬಿಜುಬರಲ್ಲಿ 
ಉಂಟೇ ನೆಆಯಟ್‌ವಿನ ಹೊಲಬು (ಸರ್ಕಕ- ೩೭-೩೦೦) ; ಇಂದುಧರನು 
ವೋಲಗದಿ ಕುಳ್ಳಿ ರೆ ಗಿರಿನಂದನೆ ಸಹಿತ ಸಂತಸದಿ ನಂದಿಃಶನು ಬರೆ ಬಿಜುಬ 
ಗಣೇಶನು ನಿಂದಿಸಿ ನಿಲಿಸೆ ಬಾಗಿಲಲಿ (915 ೦-೨೬). ಬಿರುಬ ; ಎಲ್ಲರು 
ಭಯಭಕ್ತಿ ಜಂಗಮದಾಸೋಹಿಗಳಲ್ಲದೆ. ಬಿರುಬರೆಲ್ಲಿಲ್ಲ (ಕರಣಂ: ೦-೬೬). 

[ಬಿಣುಬು + - ಅ] 

೩5 |ಬಿಜುಬಿದ್ದ (ನಾ). ಬಿರುಸಾದ ಏಟಿನಿಂದಾದ ವ್ರಣಿ; ದೊಡ್ಡಗಾಯ : 
ಬೆಟ್ಟಿತರ್ಕೆ ಬಿಜು ಎಂದು , , , ಆದೇಶಮಕ್ಕುಂ , . . ಬಿಜು; ಡಯಲ್‌, 
ಬಿಜುಬಿದ್ದ೦ (ಕನುದ- ೦೪೪ ಶ್ರಯೋ). [ಬಿಡ್ಕು (ಇ. ಬಿಟ್ಟಿತು) ಡೆ ಬಿದ್ದ 

ಬಿಜುಬಿದ್ದಂಬೋಗು (ಕ್ರಿ). ದೊಡ್ಡಗಾಯವನ್ನು ಹೊಂದು; ತೀವ್ರ 
ವಾದ ವ್ರಣವನ್ನು ಹೊಂದು; ಪೊಯ್ದು ಪೊಯ್ದಂಗಯ್ಯಿಂ 
ಮೊಗಮಂ ಮುಸುಂಬು ಬಿಜುಬಿದ್ದಂಬೋಗೆ ವೀರಂಗೆ ದೋರ್ಭಂಗಂ 
ಮಾಡಿದಂ (ಶಂರಾಮಾ. 6೨೪), [ಬಿಚುಬಿದ್ದ + ಪೋಗ್ಗು(<ಪೋ,)] 

ಬಿಜುಬಿಮ್ಮು (ನಾ). ಅಧಿಕವಾದ ಗರ್ವ. ಅಹಂಕಾರ : ಉಪ್ಪರದ 
ಕೈಮನವ ಕಬಳಿಸಿ ತೆಜಹು ಬಿಜುಬಿಮ್ಮಿನಲಿ ಬಿಗಿದುದು ತೆಗೆದವಿಬ್ಬರ 
ಫಾಯಘಾತಿಗಳು (ಕಾವಾ: ೬-೨೪). [ಬಿಜು (ಇಬೆಟ್ಟೆತು) ಬಿಮ್ಮು] 

36 |ಬಿಣುಬಿಸಿಲು "ಬಿಯಿವಿಸಿಲ್‌' ನೋ. 
ಬಿಜುಬಿಜನೆ, ಬಿಟ್‌ಬಿಅನೆ. (ಅ). 


30 


ಬಿರುಸಾಗಿ; ತೀಕ್ಷ್ಣವಾಗಿ : ಬಿಜು 
ಬಿಜನೆ ಕಂಗಳಂ ಬಿಟ್ಟು ಪಲ್ಲಂ ಕರಿದುವುಜುಗಿಸುತೆ ಮೊಗಮಂ . . . 
ಭೃಂಗಿ . . . ಎಸೆದಿರ್ದನು (ಕಂಠ. ೨-೨೭). ಬಿಟ್‌ಬಿಜನೆ ; ಬಿಳ್‌ಬಣನೆ' 
ಕಣ್ಬಿಡುತ ಬಿಂಕದಲಿ ಲಂಕೆಯನು ಸುರಸುರನೆ ಬಾಲದಲಿ ಸುಟ್ಟ ಕ್ಸಿ ರಣಧಿಟ್ಟ 
(cote, ೨೮-೨).. [ಇಬಿಜುಸು 4 - ಅನೆ] 

ಬಿಜುಬು. ಬಿರುಬು, ಬಿಜುಹು(ನಾ). ೧. ಬಿರಂಸು; ತೀಕ್ಷ್ಣತೆ; ಉಗ್ರತೆ : 
“ಬಿಜುಬುಂ ತಾಂ ಬೆಟ್ಟೆತಕ್ಕು” (ಕಂಕಂ. ೨33) ; ಮುನಿಯ ಕೋಪದ. 
ಕಿಚ್ಚಿನುಬ್ಬರದ ಬಿಜುಬನಟ್‌ದು (ಶಕಾ- 6-00) ; ಅಂಟಿನಂದದ ಸ್ನೇಹ 
ಬಿಜುಬಿನಂದದ ಕೋಪವುಂಟಾದವರನು ಕೆತ್ತುವುದು (ಕರತ. ೬6-೪): ವಿ. 
ರಭಸ; ತೀವ್ರತೆ : ಬಿಜುಬಿಂದಂ ಬೀಸೆ ಗದೆಯ ಗಾಳಿಯ ಕೋಟಕಿಚ್ಚ 
ಅ್‌ಸಿದುದು ಭೀಮನಂ (ಕರಾಯು. 6-೬೨); ಆ ಪಡೆಯ ಅಿಜುಬಂ 


40 


ಬಿಜುಹೊಯ್ಲು 


ಬಜುಹೊಯ್ಲು 'ಬಿಜುನೊಯಲ್‌' ನೋ. 

ಬಿಜ್ಜಿನೆ, ಬಿರ್ರನೆ (ಅ). ಬಲವಾಗಿ ; ಬಿರುಸಾಗಿ : ಮತ್ಸ ಮಕರಸಿಂಹ 
ವ್ಯಾಘ್ರಾದಿಪತಾಕಾನೀಕದೊಳಂ ದೆಸೆಗೆ ಬೆಸೆದು ಬಿಜ್ಜಿನೆ ಬಿ.ಗುವ ಪೊಸ 
ಸಿರಿವಂತನಂತೆ (ಕಾಂತಿತಿ: ೧೦-೨೧ ವ): ಸಜ್ಜನೆ ಹಜ್‌ತಂದು ಬಿಜ್ಜನೆ 
ಕಲ್ಲಿಲಿಡುವುದಿದಾವ ಪೂಜೆಯೊಳಗೆ (ಏತ. 1, 4೬೦). ಬಿರ್ರನೆ : ಸಲ್ಲದು 

« » ಸಿಡಿಲ್ಲೆ ಸಾಟಿಯೆನೆ ಬಿರ್ರನೆ ಬೀಳ್ವ ಭವಚ್ಛಳೀಮುಖಂ (ಕಾಳುಂತ. 
8-00): ಬಿರ್ರನೇ ಬೀಸುವ ಬಿರುಗಾಳಿಯು ಗಿಡವನ್ನು ಬೇರುಸಹಿತ ಕಿತ್ತು 
ಹಾರುವಂತೆ, ಕಾಮದೇವನು . . . ಕೊಲ್ಲುವನು (ತ್ರಿ ಶ್ಮಶೇ- ೧೨೬). 
[ಇ ಬಿಸು + - ಅನ್ನೆ] 

ಬಿಟಲ್‌ 'ಬೀಟಲ್‌' ನೋ. 

ಬಿಟಲು 'ಬೀಟಲ್‌' ನೋ. 

ಬಿಟವೃತ್ತಿ "ಬೀಟಿವೃತ್ತಿ' ನೋ. 

ಬಿಯಾದೆ (ನಾ). ಒಂದು ಸ್ಮಳಧ ಹೆಸರು (2) : ಅವ್‌ ವಂಶೋ 
ತೃತ್ತಿಯಾಗೆ ದಾಯಗೊಟ್ಟುದು ಮದೆಗೂಬುವ್ರಿಟಾದೆಯು (ಎಕ. x, 
ಶ್ರೀರಿನಾ. ೬-೦೦; ಸು- 780). [©] 

ಬಿಟ್‌ಲ್‌ "ಬೀಳಿಲ್‌' ನೋ. 

ಬಿಟಿ, ಬಿಕ್ಕೆ: ಬಿಳ್ಳೆ (ನಾ). ೧. ಒಂದು ಬಗೆಯ ಕಾಡುಮರ ಮತ್ತು 
ಅದರ ಹಣ್ಣು : “ಬಿಬಿ ಎಒಂದು ವರಂ” (ಕಳುದ: ಶಂ. 0); “ಬಿಬಕ್ಕೆ 
ಯೆನಲೊಂದು ವೃಕ್ಷಂ” (ಸಂಕನ- ೪); ಬೇರಂ ಬಿಟಕ್ಕಿಯನೆ ತಿಂದ ದೆವಸ 
ದೊಳಟಗ್ಳಾಡಿದ ಬೀರಮಾಗಳೇಂ ಪೊಸತಾಯ್ತೇ (ಕುಶಣ. ೦೨-೦೭೮); ಏಕಾಕಿ 
(ನಿ)ಯಾಗಿ ವನವಂ ಪೊಕ್ಕು ಬೇರಂ ಬಿಟಿಕ್ಕಿಯುಮಂ ತಿಂದಿರಲ್‌ (ತೇಮಿಫು” 
09-03೭ ನ). ಬಿಕ್ಕೆ: ೧. ಸಿರಿಸಂ ಸೀರೆ ಬೆಳಲ್ಲವಂಗಮೆಲವಂ ಬಳ್ಳಾಲೆರಂ 
ಬಿಕ್ಕೆ (ನ್ಮ - ೦೦೪೦ ಕೂದ್ರಕ); ಬಿಕ್ಕೆಯಂ ಬೇರುಮನುಂಡಡವಿಯೊಳಗಿರ್ಪ 
ಮುನಿಗಳ ನಡೆವಳಿಯೆತ್ತೆತ್ತ ಯುವತಿಜನದನುರಾಗಂ (ಕಾದರೂ: 609) ; 
ವನದಲಿ ಬೇವು ಬಿಕ್ಕೆಯನಆಸಿ ತೊಳಲಿದು ಸಾಲದೇ ಹದಿಮೂಲು 
ವತ್ಸರದಿ (ಕಣಾಂ. ೪-9): ೨. ಒಂದು ಬಗೆಯ ಮರ ಮತ್ತು ಅದರ 
ಹಣಣ್ನಿ; ಸೀಬೆ: ತುಮಕೂರಿನ ಸುತ್ತಮುತ್ತಲಲ್ಲಿ ಸೀಬೆಹಣ್ಣಿಗೆ ಬಿಕ್ಕಿ 
ಎನ್ನುತ್ತಾರೆ (ಕ). ಬಿಳ್ಳೆ : ೧. ಬಿಳ್ಳೆ ಮುಳ್ತುಗ . , . ಹೊನ್ನೆಯ 
ತರುಗಳ್‌ (ತಜ್ಮೂರ- ೪-೬6) ; ನೆಲೆಯಿಲ್ಲದಲೆದಲೆದು ಬೇರು ಬಳ್ಳೆಯ 
ನುಂಡು . . . ಬಳಲುವರ್‌ ನಾವು ಲೋಗರೆ ದಿಟಂ | (ಶತ್ರ್ರಾಂಗ. ೦೩-೬೫೦) 

ಬಿಟ್ಟು, ಬಿತ್ತ. ಬಿತ್ತು. ಬಿಳ್ತು (ನಾ). ೧. ಬಿತ್ತನೆಗೆ ಉಪಯೋಗಿ 
ಸುವ ಕಾಳು; ಬೀಜ : ಕೆಲವುದಿವಸಕ್ಕು ಬಿಚ್ಚು ಪತಶ್ರಿಗೋತ್ರಕ್ಕಪ 
ಮೃತ್ಯು ಮೂಡುಮತೆ ಮೂಡುವುದುಂ (ಶಂಕತಂ-೨66-೬)- ೨. ದಾಳಿಂಬೆ. 
ಮುಂತಾದ ಹಣ್ಣುಗಳೊಳಗೆ ಇರುವ, ತಿನ್ನಬಹುದಾದ ಕಾಳು: 
ಅಂಬುಜಲೋಚನೆಯ ಪಲ್ಗಳೆಂ ಪೊಸರಸದಾಳಿಂಬದ ಬಿಟ್ಟುಗಳೆನುತುಂ 


'ಚುಂಬಿಸಲಾರೈದುದೊಂದು  ಮುಂಜುಳಕೀರೆಂ (ಉದ್ದಿ: ೦೦-೫೨); 
ಬಂಡಿನಲರ್ವಡಿಯಿಂ ಪೊರೆದ ಪರಮೆವಟ್‌ಯಂ ಕೋಶದೆಳಬಿಟ್ಟು 
ಗೆತ್ತು ಕರ್ದುಂಕಲೆಂದವ್ವಳಿಪ ಬಾಲಹಂಸಂಗಳಿಂ . . . ಸೊಗಯಿಸಿದತ್ತು 


(ಉಫೂಕ್ಕ. ೩೨-೨6)- ಬಿತ್ತ: ೧. ಬಿದಿರಡಿಯ ಗದ್ದೆ ಅಂತ್ತು ನಾಗುಡುಗ 
ದಲೂ ಬಿತ್ತ ಬಿತ್ತುವ ಹತ್ತುಮೂಡೆ ಗದ್ದೆಗೆ (ಸಾಇಇ. 18-11, 908-08; 
2872); ಕಾಮನ ಬಿಲ್ಲಿನ ಬಿತ್ತವ ಬಿತ್ತಿ ಬೆಳೆಯಾದಂತಿದೆ ಹೂದೋಟ 
(ಕೋಗಿಕೆ- ೬೬-೬). ಬಿತ್ತು: ೧. ಸತ್ಯದ ಬಿತ್ತು ಹುರಿದುದು (ಕುಠಾರ. 
30-೬೪) ; ಚಿತ್ತಜಕೀರ್ತಿಲತೆಯ ಬಿತ್ತುಗಳವೊಲು ಚಿತ್ತಕಾನಂದವನೀವ 
ಒತ್ತಿದ ಮುಗುಳುಮಲ್ಲಿಗೆಯ ವಂಗಡವೆಸೆದತ್ತು (ಕುರಾಸಾಂ- ೩-೦೨), ೨. 
ರಸದಾಡಿಮದ ಬಿತ್ತುಮಂ. ಪೊಸಮುತ್ತುಮಂ ಮುಕ್ಕುಳಿಸಿದಂತಪ್ಪ . . . 
ದಂತಪಂಕ್ತಿಗಳ (ಶುಕಠಾ. ೨-೩೯ )ನ; ಗಿಳಿಗಳ ಗೂಡಿಂದುದಿರ್ವ ದಾಳಿಂಬದ 


೬೫೦೦ 


5 


46, 


ಬೀ 


ಬಿಶ್ತುಗಳಿನೊಸರ್ವ ತನಿರಸದಂಪದೊಳು (ಕಾರಾಘ, ೯೪): ಬಳು: ೧. 
ಸಾಮರ್ಥ್ಯದ ಬಿಳ್ತಿನಂತೆ ಸೌಂದರ್ಯದಂಕುರದಂತೆ . . . ಗಿರಿಜಾತೆ . 
ಬಳೆಯುತಿರ್ದಳ್‌ (106. ೩-೬೯ 2): ಮರ್ಜಿನಿಪ ಗೊಬ್ಬೆರವಂ ತಳಿದಲ್ಲಿ ಚೆಲ್ಲಿ 
ತಾರಗೆಗಳೆನಿಪ್ಪ ಬಿಳ್ತುಗಳಂ , . , ಸುಧಾಮರೀಚಿಜಳಮಂ ಸುರಿದಂ ಸಲೆ 
ಕಾಲಪಾಮರಂ (ರಾಜಕೇ- ೦೦-೬೮)- 
[<ಬಿತ್ತು. /ತಮಿ, ಮಲ, ವಿತ್ತು ತುಳು, ಬಿತ್ತ್‌; ಕೊಡ, ಬಿ 

ತೆಲು. ವಿತ್ತು ; ಕೋತ. ವಿತ”, ತೊದ. ಪೀತ; ಗಡಬ. ವೀತ್‌] 

ಬಿಟ್ಲು, ` ಬೀಟ್‌, ' ಪರಾ. 

ಬಿಟ್ಟು, " ಬಿರ್ದು' ನೋ. 

ಬಿಟ್ಮಿಣ್ಣು (ನಾ). ಒಂದು ಬಗೆಯ ತೆರಿಗೆ (?): ಪಾರ್ವನ ಮಣ್ಮಿಲ್ಲಿ 
ಕೊಡಿತೆ ಕಾಯ ಬಿಬ್ಮಣ್ಣುಂ ಅರಸಣ್ನಂ ಅಯ್ದೊನ್ನಿ ಒತ್ತೆ ಮಣ್ಣಿತ್ತು 
ಪಾಡಂತ್ತೆತ್ತುನ್ನೊರ ಬಿಟ್ಟಂ ಪರಯಾರಮಾನ್‌ (ಒಕ. 
೨೫4-೬: ಸು. 00). [el] 

ಬೀ, ಬೀಗಂ,, ಬೀಯು (ಕ್ರಿ). ಬೀತ (ಭೂತಕೃ), ಬೀತು (ಭೂತ ) 
೧. ಮುಗಿ;ಕೊನೆಗಾಣಂ; ತೀರು; ಕಳೆ; “ಬೀತುದೆನಲ್‌ ಮಂಗಿದಿರ್ದದು” 
(ಕಾರತಿ- ೨೪); ಬೀತು ಬರೆ ಮಳೆಗಾಲ, . , ಶೀತಯತುವಂಕುರಿಸೆ (ಸಮ್ಮಂ3- 
60-40) ; ಬೀತುದು ಮಳೆಗಾಲ ಜಲ ನೆಲೆಗೊಂಡುದು (ಮೋಶತ- 9-03), 
೨. ನಾಶವಾಗು; ಅಳಿ; ಧ್ವಂಸಗೊಳ್ಳು 4 ಬೀತುದಿ:ದ್ರನ 
ಬಲುಹು ವಿಗಡನ ವೀತಿಹೋತ್ರನ ಎಲಗ ತಿದ್ದಿ ವಿಧೂತರಿಪುಬಲ ಬಂದನು 
(ಕುಠ್ಮಾಸ- ೦-೨): ನ್ಯಾಯಮನುಟ್‌ಯದನೈಸಿರಿ ಬೀಯದೆ ಬೇಡಿದ 
ಸುಖಂಗಳಂ ಬೀಅ್‌ಯವಂಗಾಯುಷ್ಕಾಂತಂಬರಮನಪಾಯಾಶ್ರಯಮಕ್ಕು 
ಮವನ ಸಂತಾನಕ್ಕಂ (ಕೀತಿಮಂ- 11. 63). ೩. ಇಲ್ಲವಾಗು; ಮರೆ 
ಯಾಗು; ಮಾಯವಾಗು : ದಯೆ ದಾಂಟಿ ನೀತಿ ಬೀತು . . , 
ಕೆಡಿಸದೆ ಮಾಣನೆಂದು ಗರ್ಜಿಸುವ ಕೌಶಿಕನ ಹೂಂಕಾರದಿಂದೊಗೆದರಿಬ್ಬರು 
ಸತಿಯರು (23೫. ೬-೦); ಘಾಸಿಯಾದೆನು ಮಗನ ಮೇಲಿನ್ನಾಸೆ ಬೀತುದು 
(ಕುಪ್ಮಾಕ್ರೋ. 6-6); ಆಸೆ. ಬೀತುದೆನ್ನುವ ಜಂಭದ ಸಂನ್ಯಾಸಿ ಇತ್ತ 
ಬರದಿರೆ ಲೇಸು (ನವಂ, ೪. ೩0): ೪. ಮರಣಹೊಂದು; ಸಾಯು : 
“ ಬೀ-ಅವಸಾನೇ " (ಕರುಂ). ೫. ಆರು; ನಂದಂ; ಹೊಗೆ ಸುತ್ತಿ 
ಸುಳಿಯುತಿರೆ ಅದರಾಳದೊಳಗೆಲ್ಲೊ ಬೀತ ಕಿಡಿಯೊಲು ಹೂತ ಮಾಸು 
ನೆನಪು (480. 9-6). ೬, ನಿವಾರಣೆಯಾಗು ; ಪರಿಹಾರವಾಗು : 
ನಿನ್ನವಗೆ ತಿಳಿದುದು ಸೊಕ್ಕು ಚಿತ್ತದ ಬವಣಿ ಬೀತುದು (ಕುಠ್ಮಾಕ. ೨೦-೦); 
ಲೇಸು ಮಾಡಿದಿರೆನ್ನ ಚಿತ್ರಿಕ್ಷೇಶ ಬಿ ತುದು ನಾನು ಬದುಕಿದೆ. (1೫. 
ಇ): ೭. (ಮರಗಿಡಗಳಲ್ಲಿ ಹಣ್ಣ. ಹೂವು ಮೊದಲಾದುವು 
ಬಿಡುವುದು) ನಿಂತುಹೋಗು ; ಕೊನೆಗೊಳ್ಳು: ಆವಲರುಂ ಪಣ್ಣುಂ 
ಬೀತೋವವು ಗಡ ಬೀಯವಲ್ಲಿ ಮಲ್ಲಿಗೆಗಳುಮಿಮ್ಮಾವುಗಳುಮೆಂದೊಡಿಂ 
ಪೆಅತಾವುದು ಸಂಸಾರಸಾರಸರ್ವಸ್ವ ಫಲಂ (ಕುಣ. 0-೩೩); ಅಂತಶಿಪ್ರಬಲ 
ಮಾದ ಘನಸಮಯಮತಿಕ್ರಮಿಸೆ ಮೊಲ್ಲೆಯ ಪೂಗುಡಿ ಪಲ್ಲಟಿಸೆಯಂಂ 
ಗಿರಿಮಲ್ಲಿಗೆ ಬೀತು ಬಿನ್ನನಾಗೆಯುಂ (ಶರನ, ೭-೦೬೬ ನ); ಪಣ್‌ ಎಂದುಂ 
ಬೀಯದ ಫಲವೃಕ್ಷಂಗಳೆತ್ತಂ ತುಜುಗಿ ಬೆಳೆದಿರೆ (ಕ್ಕ ೪4-09). 
೮. ಬಿಗಿಯನ್ನು ಕಳೆದುಕೊಳ್ಳು ; ಸಡಿಲವಾಗು : ಹಗೆಯ ಕಟ್ಟಲು 
ಕೊಟ್ಟ ಭಾಷೆಯ ಬಿಗುಹು ಬೀತುದು (ಕುವ್ಯಾರ್ರೋ. ೪-೫). ೯. ಬಡ 
ವಾಗು ; ಕೃಶವಾಗು ;' ಕ್ಷೀಣಿಸು: " ತವೆದುದು ತೀರ್ದುದು 
ಬೀತುದು ಸವೆದುದೆನಲ್‌ ಕ್ಷಯಮನೈದಿತೆಂದಲ್‌ಗೆ ಬುಧರ್‌ ” (ಕಾರ. 
೪೨); ಸವೆದುದೀ ವನಎಲ್ಲಿ ಫಲ ಮೃಗನಿವಹ ಬೀತುದು (ಕುವ್ಮಾಳ. 
0-೩) ; ಜಾತೆರೂಪಾಂಗದ ಸುಕೋಮಲ ಬೀತ ತನು ಬಾಲಕಿಯ 
ರೊಡಲು ಪರೀತಧೂಳೀಧೂಸರಿತದಿಂ ಕಂದಿ ಕರಕಾಗೆ (ತತ್ಮುಸ್ತೀ- ೨ ೨೦). 


NIV: ತಿರುವು. 


ಬೀಂಟೆ 


೧೦. ಬಾಡು ; ಒಣಗು : *ಬೀತುದೆನೆ ಬೀಡಾದುದಕ್ಕು 'ಬೀಕಲುಮಕ್ಕು” 
ಬೀತು ಪಸುರೇಜರ್ದ 
ಸೊಗಯಿಸಳೆ ಮಧುಪನಿಕರಕ್ಕೆ (ಕಂತೆ: ೭-೦೩೮ ವ) ; 
ಗುರುಜನುಗಳ ಪಬ್‌ಯರ ಮೂತ್ರಿಗಳ ನೃಪರ ಕುವರರ ' ಮೊತ್ತಂ 
ಕಟಃಪಲ್ಕೆ ಪೋಗೆ ವಿಭುವಂ ಪೊಬಲನ: ಧುಕರಿಸಿದುದು ಬೀತ ನಂದನವನಮಂ 
(ಭ್ರತ್ನಪ್ರ. 0-66) ; ಬೀತ ತರು ಶುಕನಿಕರಕೀವುದೆ ಔತಣವ (ಕುಣ 
೧೧. ಕುಂದು: ಕುಗ್ಗು : ಕಡಮೆಯಾಗು : ಬೀಯದಬ್ಯ 
ಉಆೊಳಂ ಪಾಸಿಗೆ ನಾಂಬ ಮಖಂಬವಮಳುಂಬಂ ಕೂಟದೊಳ್‌ ನಲ್ಲರು 
(ಇಂದ್ರಫ್ರ- 5-೬) : ಸೊಗಸು ಬೀಯದು ರಪಣವಿಲ್ಲದ ಬೆಗಡು ನೋಯದು 
ಕ್ಷತ್ರಧರ್ಮದ ತಗಹು ಸಾಯದು ನಿನಗೆ (ಕುಠ್ಮಾಸು ೪-೨) ; ತನುವಿನ 
ಬಿಗುಹು ಬಿಟ್ಟುದು ಚೀತುದಗ್ಗದ ಸತ್ವ (ಕೂರೂ- 3-0-40). ೧೨. 
ಸೋಲು ; ಹಿಮ್ಮೆಟ್ಟು : ಎನ್ನೆವರಂ ಶ್ರೀರಾಮಂ ತಾನೆ ಮೆಯ್ದೋಜಂ 
'ಬಾರನನ್ನೆವರಂ ವಾಜಿಯಂ ಸಾಜದಿಂದೀಯೆಂ ಬೀಯೆಂ (ಉನಾಕ್ಕ. 0೨-೨೭). 
೧೩. ದಣಿ: ಆಯಾಸಗೊಳ್ಳು : ಅವನಿಯೊಳು ನಿಪತಿತಪ್ರಸವಜಾತ 
ವಾಸನನಾಗೆ ಕುಳ್ಳಿರ್ದಾತು ಬಿಡೆ ನಿಡುಸುಯಿಲುಗಳು ತಾ ಬೀತೆದೆಯ ನೀವುತ್ತ 
ನಂಬಿಯ ಮೊಗವನೀಕ್ಷಿಸುತ (ಬಸು. ೨೬-೪೨) : ಈಕ್ಷಣಯುಗಳ ಬೀಯದು 
ನೋಡಿ ಪಾರ್ಥನ ಮಾತ ಸವಿಸವಿದು ತೆಗೆದು ನಿಲ್ಲದು ಕರ್ಣಯುಗ 
(ಕುನ್ಮಾಳ ೦೨-೬). ಬೀಗ್ಯು : ೩. ಬೀಗೆ ಕುಂತಳತಮಂ ಸಾಗೆ 
ಚಿಂದುಟಿಗೆಂಪು ಮೇಗೆ ಸೌಖ್ಯೋದಯದ ಬೆಳಗ ಪಸರಿಸಿ ನಿತ್ಯನಾಗೆಸೆವ 


(ಕೃತಂ. ೨೩) 


೧೬-೩೬) 


ಪಂಪಾವಿರೂಪಾಕ್ಷಸೂರ್ಯನಾನಂದಮಂ ನಮಗೀಯಲಿ (ತಂಪು. 0-3). | 


೧೨. ತಾಗಿ ಮರಳದ ಬಸವ ಬೀಗಿ ಬೆದಜದ ಬಸವ (೧6. ೯-೪) ; 
ಭೋಗಿಭೂಷಣನರಸಿ ಮಾಡಿದಳ್‌ ತಪವನು , .. ಮೇಗೊಗುವ ಶೀತ 
ಶಿಖಿವಾರಿಧಾರೆಗೆ ಮನಂ ಬೀಗದೆ (ತಬಫು. ೩೬-೪): ತಾಗಿ ದಂದುಗಗೊಂಡನನು 
ಸಾಲ್ವನಂಗೈಸಿ ಬೀಗಿದಂ ಕರ್ಣಜಂ (ಕ್ಕೆ ಮರಾ, 33-30) ; ಜಂಬುಕನೊದರಿ 
ಶಾಗಿದರಳುಕಿ ಗಜ ಬೀಗುವುದೆ (8೦8. ೬-೪೦). ಬೀಯು: ೯. ಬೀತ 
ನರಪೇತುಗಳಿರಾ! ಬಾತಂಥ ಪ್ರೇತಗಳಿರು |! (ಗಂ. ೩೦-೪). 
[ದೇ.॥ ತಮಿ. ವೀಕ್ಕು ; ತೆಲು. ವೀಗು] 

ಬೀಂಟೆ ' ಬೀಟೈೆ ' ನೋ. 

ಬೀಕಲ್‌, ಬೀಕಲು (ನಾ). ೧, ಕೊನೆ; ಅಂತ್ಯ ; ಆ ಕುಠಾರನನೇಳನೆಯ 
ದಿನ ಬೀಕಲಾಗದ ಮುನ್ನ ತಕ್ಷಕನೌಕಿ ಕೊಲಲಿ (ಳಗ. ೦-೦೩-೦೨). ೨. 
ಅಳಿವು ; ನಾಶ ; ಬೀಕಲಾದುವು ತನ್ನ ಕರ್ಮಾನೀಕ (೧ರಾಗ. ೦-೦೦-೬೨). 
ಬೀಕಲು ; ೧. ಎಷ್ಟು ಮಕ್ಕಳನ್ನು ತೂಗಿದೆಯೋ ಈ ತೊಟ್ಟಿಲು , . - 
ಆ ತೊಟ್ಟಿಲಿಗೆ ಬಿದ್ದ ಮಗು ಯಾವುದೂ ಬೀಕಲಾಗಿಲ್ಲ (£80. 11, 000೪) - 
೩. ಒಣಗಿದುದು ; ಶುಷ್ಕವಾದುದು : “ಬೀತುದೆನೆ ಬೀಡಾದು! ದಕು 
ಬೀಕಲುಮಕ್ಕು” (5ನ್ನಮಂ. ೨೬). ೪. (ಕಾಳು. ಧಾನ್ಯ ಮುಂತಾದುವು 
ಗಳಲ್ಲಿ) ಆಯ್ದ ನಂತರ ಉಳಿಯುವ ಭಾಗ; “ ಆರಿಸಿಕೊಂಡು 
ಉಳಿದದ್ದು" (ಅಕಕೋ- ೨0). ೫. '" ಫಲಪುಷ್ಪಗಳು ಮೊದಲು 
ಸಮೃದ್ಧಿಯಾಗಿ ಆಗಿ ಕೊನೆಗೆ ಕಡಿಮೆಯಾದುದು” (ಕ). 
ಹ ಪೊಳ್ಳಾ; ದಕಾಳು; ಜಳ್ಳು: : ಬಿತ್ತಿದ ಬೆಳೆಯಲ್ಲಿ ಬೀಕಲು ಹೊರಡುವದು! 
(6ಕ್ತರ್ಯ, ೩೦3): ೭. ಆಲ್ಬ: ತ. ತು : ಏಕೆ ಕೆಣಕಿದೆ ಕರ್ಣ ಬೂತಿನ ಬೀಕಲಿನ 
ಬದಗಿಯನು (ಕುಠ್ಮಾಸ. ೦೫-೦೪): ಚಿಕ್ಕೆ ಬೀಕಲಿದು. ಮಿಕ್ಕದೊಗ್ಗದದು. 
'ಭೂವಿಂಯು ಬರಿಯ ಸ್ಮಶಾನ (8೩೫. ೩೦ - (ಗು). ೮. ವ್ರ ೈರ್ಥವಾದ ; 
ಅಪ್ರಯೋಜಕವಾದ : ಆಂಗ್ಲಕಾವ್ಯಮಾಲಿಯ ... ಅಭವ್ಯಸ ಸ ಫಲದಿಂದ 
ಈ ಗೀತಗಳು ಬಂದಿರುವದರಿಂದ ಇಲ್ಲಿ ಬೀಕಲು ಫಲ ಒಂದೂ ಇಲ್ಲ 
(ತಿಶಾಮಂ. ೦೨೦). [ಬೀ + - ಕಲ್‌] 

ಬೀಕಲು " ಬೀಕಲ್‌ ' ನೋ. 


ವೀ. 


೬೫೦೧ 


25 


30 


ಗಮುದ್ರೆ, 


ಬೀಗ, ಬಿಯಗ್ಯ. ಬಿಯ್ಕಗೃ. ಬೀಯಗ್ಶ. ಬೀಯ್ಯಗ, (ನಾ). 
(ಬಾಗಿಲು. ಪೆಟ್ಟಿಗೆ * ಮುಂತಾದುವುಗಳನ್ನು) ಭದ್ರಪಡಿಸಲು 
ಹಾಕುವ ಒಂದು ಬಗೆಯ ಲೋಹದ ಸರ್‌ ಕೇಲಿ; ಆವಾವ 
ಸ್ಮಲಂಗಳನಾಫರಿಸಿ, ನಡೆವಲ್ಲಿ ಘಟವೇ ಬೀಗವಾಗಿ ಎಸಳೇ ಆತ್ಮನಾಗಿ ಅವೇ 
ಕೈಯಾಗಿ ಸ್ವಸ್ಥ ಘಟಕ್ಕೆ ಸ್ವಸ್ಮಕೈಗಳಿಂದ ಸಿಕ್ಕು ಹರಿವುದಲ್ಲದೆ ಮತ್ತೊಂದು 
ಕೈಯಿಕ್ಕಿ ತುಡೊದದೆ ಸ್ರದುಂಟೇ ಆ ಸಿಕ್ಕು (ನೋನೂ. ೪-೩೦); 
ಪಿಷ್ಠ ಕೈರಾಗದ ಬೀಗಗಳಿಂದ ಕೂಡಿರುವ ನಾಲ್ಕು ವಾಗಿಲುಗಳಿರುವುವು (ಸೌಗಂಧ. 
9058-03). ಬಿಯಗ್ಯ ; ಉತ್ತ: ರದ್ವಾರದ ಬಾಗಿಲ ಬಿಯಗವ ತೆಗೆದಲ್ಲಿ 
ನುದಮೂರುತಿಯಪ್ಪ ಪ್ರಸಾದವ ಕಂಡೆ (668. ೨೪-೬೪). ಬಿಯ್ಯ 
“ಗೃಹಬಂಧೆನಂ ಬಿಯ್ಕಗ” (ಮಗಂ. ೩-೪); ಬಾಗಿಲ 
ಬಿಯ್ಕುಗವಿಕ್ಕಿಹವು ಪೆರ್ವಾಗಿಲಂ ತಾಗೆ ಒಂದು 
'ಬಿಯ್ಯಗವಿಕ್ಕಿ ಚಿಕ್ಕುಟುಂ ನುಸುಳಲ್ಬಾರದಂತಾಗಿ ಬಿಗಿಯೆ ಕೆತ್ತಿದ ಕರ್ಬುನದ 
ಪಡಿಗಳಂ ಕಂಡು (6ರ೯ಕೇ. ೪ ವ). ಬೀಯಗ, : ಬಂಡಿಯನು 
ಚಾವಡಿಯ ಮುಂದಿರಿಸಿ ಬೀಯಗದ ಕೊಂಡಿಯಂ ಕಳಚಿ "6 ರಾ ೯-0೪): 
ತರಣಿ ತೆಗೆದನು. ತಾವರೆಯ ಬಾಗಿಲಿನ ಬೀಯಗವ (ಕುಪ್ಮಾರಿ. ೩-೬4) 
ಬೀಯ್ಯಗೃ : ಆಕೆಯ ಓವರಿಯ ಬೀಯ್ಯ ಬಗವನ್ನೊಡೆದು , . . ಒಳ 
ನುಗ್ಗುತ್ತಿದ್ದುದು ಆವ ಪುರುಷಾರ್ಮಕ್ಕೋಸ್ಕರವಾಗಿ (ಟಕ, 038- ಟ್ಟ 
ಬೀಗದ ಕೆಯ್‌, ಬೀಗದ ಕೈ, ಯುಗದ ಕಯ್ಯಿ ಎಬೀಗವನ್ನು 
ತೆರೆಯುವ ಸಾಧನ : ಕೇಲಿಕೈ : ಪೆಟ್ಟಿಗೆ ಕದ್ದ ಕಳ್ಳ ಬೀಗದ ಕೆಯ್ದೆ 
ಬಂದಾನೇ? (ಗರ); ಹೆಂಡತಿಯಿದ್ದರೆ, ದುಡ್ಡಿನ ಪೆಟ್ಟಿಗೆಯ 
ಬೀಗದ ಕೈಯನ್ನೂ ಕೊಡಬಹುದು (ಮಠಕು- 03) ; ಖಡ್ಗವ ಪಿಡಿದು 
ಜಡಿದು... ಮುಕ್ತಿಯ ಮಹಾಕವಾಟದ ಬೀಯಗದ ಕಯ್ಯೊ ಎನ 
ಅಮೃತಮತಿ ಕೊರೆಲ್ಲಮರಿಸುತ್ತ (ಉಕ: ೯ ೪3). 
[ದೇ.॥ ತಮಿ. ಪೀಠವು, ವೀಕಮ್‌ ; ಮಲ, ವೀಕಮ್‌ , 
ಕೊಡ. ಬೀಗ ; ತೆಲು. ಬೀಗಮು] 
ಬೀಗ್ಕ `ಬಿಯಗ್ಮ' ನೋ. 
ಬೀಗತನ 'ಬಿಯಗತನ' ನೋ. 
ಬೀಗತಿ "ಬೀಗಿತ್ತಿ' ನೋ. 
ಬೀಗದಮರ (ನಾ). ಒಂದು ಬಗೆಯ ಮರ: ಬೀಗದ ಮರ. ಗುಡ್ಡದ- 
ರೆಂಬೆ, ಕ್ಕಾಸತ್ತೆ, ರಾಹುಬೀಜ (ಕೈ 80. ೩೬-೬೪), [ಬೀಗ್ಯ 4 ಮರ] 
ಬೀಗಮುದ್ರೆ, ಬೀಯ್ಕಗಮುದ್ರೆ (ನಾ). ೧. ಬೀಗ ; ಕೀಲಿ; ಬೀಗ 
ಮುದ್ರೆ ್ರಗಳಿಲ್ಲದೂರಿಗೆ ಬಾಗಿಲುಗಳೊಂಭತ್ತು (ಕಸಾ, 6೬); ಬಲಿದ ಕವಾಟದ 
ಬೀಗಮುದ್ರೆ ತಾಂ ಬಲಿದಂತೆಯಿಹುದು (ಸಮೋ. 00-೫2) ; ಆದರ 
ನೀಲಿಂದ ಕಂಸನ ಎದೆಯಷ್ಟೇ ಅಗಲವೂ ದಪ್ಪವೂ ಕಂಣಪೂ ಆದ 
ಬೀಗಮುದ್ರೆಯು (ಣಣಕ್ಕ. 93). ವ. ಬಾಗಿಲಿಗೆ ಕೀಲಿಯನ್ನು 
ಹಾಕಿ ಅರಗಿನಿಂದ ಮುದ್ರೆ ಹಾಕುವುದು, -. ಭದ್ರಪಡಿಸುವುದು : 
ಸದ್ದಡಗಿತು ವೇಳೆ' ಗಂಟೆ ಸಾರಿತು ಬಿ.ಗಮುದ್ರೆಗಳಾಗಿಯದೆ ಬಾಗಿಲಿಗೆ 
(ಶರೆಂಶ" ೩-0೩೦-೩) ; ಏಸು ದಿನವಾಯಿತೊ 'ಬೀಗಮುದ್ರೆಯ ಮಾಡಿ 
(ನರಳ. ೫೬-9) ; ಬೀಗಮುದ್ರೆ: ಕಾರ್ಮಿಕವಿವಾದ ಬಗೆಹರಿಯದ 
ಕಾಲದಲ್ಲಿ, ಕಾರ್ವಾನೆಯ ಆಡಳಿತಮಂಡಳಿ ಕೈಗೊಳ್ಳುವ ಒಂದು ಕ್ರಮ 
(ಕ2ಕೋ. ೩1. 0೭). ೩. (ಬಾಗಿಲಿನ) ಬೀಗಕ್ಕೆ ಹಾಕಿರುವ ಮುದ್ರೆ... 
ಮೊಹರು: (೪). ೪. ಬೀಗ ಹಾಕಿ ಅದರ ಮೇಲೆ ಮೊಹರಿನಿಂದ 
ಮುಂದ್ರೆಯೊತ್ತುವ ಅಧಿಕಾರ ; ಈಗ ಸಧ್ಯಾ ಕೋಟೆಬಾಗಿಲು ಬೀಗಮುದ್ರೆ 
ನಿನ್ನ ವಶದಲ್ಲಿಯುರಲಿ (ರ. 30). ಬೀಯ್ಯಗಮುದ್ರೆ : ೨. ಈ ಬಾಗಿಲ್ಗೆ 
ಬೀಯ್ಕಗಮುದ್ರೆ ಮಾಡಿ, ನೀನೂ ನಿನ್ನ: ವರಡಿ ಹೊರಗೆ ಕಾದಲ್ಲುಡುತ್ತಿರಿ 
(೬೬9. 0-೨). [ಬೀಗ್ಯ 4 ಮುದ್ರೆ] 


ಟಃ 


ಒಂಬತ್ತು 


(ಅನಶಂ- ೨೨೨-೦೦೦೪) ; 


ತುಳು. 


ಬೀಗಳೆ 


ಬೀಗಳೆ (ಕ್ರಿ). ತಿರಸ್ಕರಿಸು; ಹೀಯಾಳಿಸಂ ; ತನ್ನನ್ನು ಭಕ್ತನಲ್ಲವೆಂದು 
ಬೀಗಳೆಯುವ ಇವನಾರು ! (803-40); ಈ ಅಂದೋಲನವನ್ನು ವಹಾಬೀ 
ಅಂದೋಲನನವೆಂದು ಬ್ರಿಟಿಷರು ಬೀಗಳಿದರು (ತತ್ಮಶ್ರಾ. ೫೮೪)- 

[ಬೀ *- ಕಳ್ಳ) 

ಬೀಗಿತಿ 'ಬೀಗಿತ್ತಿ' ನೋ. 

ಬೀಗಿತ್ತಿ, ಬೀಗತಿ, ಬೀಗಿತಿ, ಬೀಯಗಿತ್ತಿ (ನ್ಯಾ. ವಧುವಿನ ತಾಯಿ 
ಮತ್ತೂ. ವರನ ತಾಯಿ- ಇವರಿಬ್ಬರ ನಡುವೆ ಮದುವೆಯ 
ಸಂಬಂಧದಿಂದ ಉಂಟಾಗುವ ಪರಸ್ಪರಸಂಬಂಧಸೂತಕಪದ : 
ಸುಮಿತ್ರೆ ಕೇಳ್ದು ತನ್ನ ಬೀಗಿತ್ತಿ[ಐಾ೫ಾಂ- ತಿ] ದೇವಿಲೆಯಲ್ಲಿಗೆ ಪೋಗಿ 
ಇಂತೆಂದಳ್‌ (ಭಿಕ್ಕಾತ್ತ: ೪-0೫ 5); ಇವರು ನಿಮ್ಮ ಬೀಗಿತ್ತಿಯಲ್ಲವೆ! 
(6೪-೬): ಬೀಗತಿ : ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು, ಬೀಗ 
'ಬೀಗಶಿಯರು (ಸುಕಸಂ. ೩೦); ಸ್ವತಃ ಪಾರೋತಿಯೇ . , . ಮುಂದೆ 
ಸವತಿಯಾಗುವವಳನ್ನು ಸಿಂಗರಿಸಿದಂಥ ನೋಟ, ಅವಳೆ ಬೀಗತಿಯ ಎಲ್ಲ 
ಅನುಮಾನಗಳನ್ನೂ ಹೋಗಲಾಡಿಸಿದವು (ಕುಕನು. 008). ಬೀಗಿತಿ; 
ದಂಪತಿಗಳು ಹಿಮಗಿರಿಗೆ ತೆರಿ ಅಲ್ಲಿ ಒಟ್ಟಿಗಿದ್ದ ಬೀಗಿತಿಯರಾದ ಗೌರೀ 
ಸರಸ್ವತಿಯರಿಗೆ ನಮಸ್ಕರಿಸಿದರು (೫6ರ. ೫6). ಬೀಯಗಿತ್ತಿ ; ಒಂದಿರುಳ್‌ 
ಕಾರ್ಯಮಂ ಸಮಕಟ್ಟಿ ತನ್ನ ಬೀಯಗಿತ್ತಿಗಾ ವೃತ್ತಾಂತಮನೆಲ್ಲಮಂ 
ಪೇಟ್ದು (ಭಣ್ಕಾಸ್ತ. ೩-3೨ ನ). [ಬೀಗ್ಯ (ಆಬಿಯಗ್ನ) 4 - ಇತ್ತಿ] 

ಬೀಗು, 'ಬೀ' ನೋ. 

ಬೀಗ್ಕು (ಕ್ರಿ). ೧. ದಷ್ಟಪುಷ್ಪವಾಗು ; ತುಂಬಿಕೊಂಡಿರು : “ಬೀಗು - 
ಹರ್ಷಭಾವೇ, ಸ್ಕೌಲ್ಕೇ ಚ (ಉಬ್ಬು)” (ಕರಾ) ; ಅಂಗಜಸನ್ನಿಭಂ 
ತಲೆಯನೇಕೆಗೆ ತೂಗಿದನೆಂದೊಡಕ್ಕ ಕೇಳಂಗನೆ- ನಿನ್ನ ಬೀಗಿ ಬಿಗಿದಿರ್ದ 
ಕುಚದ್ವಯಮಧ್ಯದಲ್ಲಿ ತಾಂ ಪಿಂಗದೆ ನಟ್ಟ ದಿಟ್ಟಿಯನವಂ ಕಿಬಲೆಂದನು 
ಗೆಯ್ದೂ ತೂಗಿದಂ . (ಅಂತ್ರ. 03-08): ಬೀಗಿ ಬೆನ್ನಿಂ ಬಿರಿವನ್ನಂ ಕೊರ್ವಿ 
ಮುಂಂಗಾಲ್‌ ಗಡಿಯೆನೆ ಕಿಡುಗೆಚ್ಚಲ* ಪೊದಬ್ತಂದು ವತ್ಲೋತ್ಕರಮೆಲ್ಲಂ 
ಬಾಲವಂಬಂ ಕಣಕ್‌ಯೆ . . . ಮಾಹಿಷೀಸಂತತಿ ವಿಪಿನಭವಂ ಕಣ್ಣಗು 
ರ್ವಾಯ್ತು ಕಾರೊಳಿ" (ಕಂಠ್ರಶ್ರ.9-90). ೨. ಉಬ್ಬು; ಊದಿಕೊಳ್ಳು : 
“ಬಾತುದೆನಲ್‌ ಬೀಗಿ [ಕಾಕಾಂ. ಬಿಗಿದಿ]ರ್ದುದು” (ಕಾರ). ೫೪) ; ಕುಟಿಲಾ 
ನೀಲಾಳಕಂಗಳ" ನಿಮಿರ್ದಿರೆ ಬೆಳರ್ವಾಯ್‌ ನಾಡೆಯೂಂ ಬೀಗೆ ರೋಪೋ 
ತೃಟದೆೇಹಂ ರಾಗದಿಂ ಏಳ್ಳನೆ ಪಿಟದವೊಲಿಂಬಾಗೆ, . , . ನಿಂದಿರ್ದ 
ಳೊರ್ವಳ' (ಕಾವಾ. 603) ; ಬೀಗಿ ಬಿಗಿದವು ಕೊರಳ ಸೆರೆಗಳು (೮. 
6-೨0-03) ; ತನಿಯಡಗನಡಸಿ ತಿಂದು ಬಸುಲು ನೆಅಕಿ ಬೀಗೆ ಡಜ್ಜನೆ ತೇಗಿ 
(ರ. ೨೩-೨೩) - ೩. (ಸಂತೋಷ ಅಥವಾ ಅಭಿಮಾನದಿಂದ 
ಹೃದಯವು) ಉತ್ಸಾಹಗೊಳ್ಳು : “ಬೀಗು - ಹರ್ಷಭಾವೇ, ಸ್ಮೌಲ್ಕೇ ಚ 
(ಉಬ್ಬು) (ಕನುರಾ); ರತರಾಗದುರುಳಿವೊಲಾಗೆ ಕರಂ ಬೀಗಿ ಬಾಯ್ಸಳಂ 
ಜುಂಬಿಸಿದರ್‌ (ಉಾತ್ಮಸಾ- ೬೭೬ ಕೌತ್ರಳ); ನನೆಗಳರಳದ ಮುನ್ನ ಮನವರಳು 
ಹೊಂಗುತಂ ನನೆ ಬಿರಿವುದಕ್ಕೆ ಬಿತ್ತಂ ಬೀಗಿ ಬರಿವುತಂ (ಪೃತ್ಮರ. ೦೦-೦); 
ಓಹಿಲದೇವಂ ಕೊಬ್ಬುತ್ತುರ್ಬುತ್ತಂ ಬಿಬ್ಬನೆ ಬೀಗಿ . . . ಶಂಕರನಳ್ಮಅ 
ಪೂಜೆಗೆ ಸಲ್ವಂ (ಉರ್ಕರೇ. ೩-೫): ೪. ಹೆಚ್ಚಾಗು ; ಅಧಿಕವಾಗು : ಬೀಗಿ 
ಸುಗ್ಗಿಯ ಬಿಸಿಲ್‌ ನೆಲೆಗೆಡಿಸೆ ನೆಳಲಂ (೫0ರ. ೦೬೬೨೨೯೨). ೫. 
ಸೊಂಪಾಗು; ಸಮ್ಮದ್ಧಿಯಾಗು ; ಹುಲುಸಾಗು : ಬೆಳೆದು. ಬೀಗಿ 
ತಮ್ಮಿಂ ತಾವೆ ಬಿಗಿದು ಬಿರಿವಟ್ಟು ಸುರಿವ ದಾಳಿಯದ ಫಣ್ಗಳ ತನಿರಸದ 
'ಪನಿವೊನಲೆ ಪರಿನೀರಾಗೆ (ಶಂತತಂ. ೦೦೬-೦೪); ಪಣ್ಣಾಗುತೆ ಕಾಯ್ದಳ 
ಪೊಜಿಮಡೆ ಬೀಗುತ್ತುಂ ಬೆಳೆದುವಲ್ಲಿ ಕದಳೀಷಂಡಂ (೧0ಕ- ೨-೩೦); 
ನಸುದೋರೆ ದೋರೆವಣ್‌ ಕಳಿತೆಸೆವಚ್ಚಪಣ್ಣಿಡಿದು ಬೀಗಿದ ಬಿಣ್ಣೊನೆ 
ಯಾಂತು ... ಬಗೆಗೊಂಡುದು ಶೈಲನಂದನಂ (ಕಂತು, 


0-೫0). 


೬೫೦೨ 


p 


೩5 


ಬೀಜ 


೬. ಅಹಂಕಾರ ಪಡು; ಸೊಕ್ಕು ; ಮೆರೆ : ಪೊಂಗಿ ಕಡಂಗಿ ಬೀರದೊಳೆ 


ಬೀಗುವ ನಿನ್ನಣುಗಾಳೆ ನೋಡೆ ಕೋಡಗಗಟ್ಟುಗಟ್ಟಿ 
ಚಿತ್ರಾಂಗದನುಯ್ಯೆ (ಹತಂ. ೯-೩9); ಹಾರುವನ ವಧೆ ಸುಡಲಿ 
ಪಾತಕವೆಂದು ಬಿಟ್ಟರೆ ಬೀಗಿ ಬೆಳಿತೆಯಲ (೧೫. ೯-09-೩೨) ; 


ಸೊರ್ಕಿನುರ್ಕಿಂ ಬೀಗಿರ್ಪಯ್‌ (ಉಮುಕ್ಕ. ೨-೪). ೭. ಸೆಟೆದುಕೊಳಂ ಃ 
ಬಿಗಿದ:ಕೊಳ್ಳು ; ಪೆಡಸಾಗು ; ಬಬಲ್ವಿನಂ ಬಡಿದು ಗೋವುಗಳಿಂತಿರೆ 
ಪೇಜ್‌ ದುಃಖಮಂ ಪೀಜ್‌ ಬಿಗುರ್ತು ಬೀಗಿ ನಡುವೆನ್ನೊಡೆದಿರ್ಬಗಿಯಾಗಿ 
ಪೊ:ಟೈು (ಸುಕುನೂ: ೫-೦೬); ಮಿಗೆ ಬೀಗಿ ಬಾಗಿರ್ದಿಭಘಟಾವಳಿಯ ಸೆಡೆದ 
ಕಾಲ್ಗಳ ಕುದುರೆಗಳ ಕಂಡು (ಕರಂ: ೩-6-೪): 

ಬೀಗಿ ಬೆಳೆ ಎ ೧. ಸೊಂಪಾಗಿ ಬೆಳೆ; ಹುಲುಸಾಗಿ ಬೆಳೆ; 
ಬೆಡಂಗುವೆತ್ತು ನೆಜ ಬೀಗಿ ಬೆಳೆದು ಮಗಮಗಿಪ ಗಂಧಶಾಲಿವನಂಗಳ್‌ 
(ಸುಕುವೂ. ೯-13) ; ಬೀಗಿ ಬೆಳೆದ ಗೊನೆವಾಳೆಯಂತೆ -ಬಾಗಿಕೊಂಡಿದ್ದಡೆ. 
ಬೇಡಿದ ಪದದಿಯನೀವ ಕೂಡಲಸಂಗಮದೇವ (045, ೦೮೯): ವ. 
ಉನ್ನತಿಯನ್ನು ಹೊಂದು ; ಅಭಿವೃದ್ಧಿಗೆ ಬರು ; ಭಾವಪುಷ್ಪಂಗಳಲ್ಲಿ 
ಪೂಜೆಯಂ ಮಾಡಿ ಬೀಗಿ ಬೆಳಿವುತ್ತಿಪ್ಪ(ಣ೫ಂ. ಬೆಳೆಗುತ್ತಿಪ್ಪ] ಶರಣಂಗೆ 
ಮತ್ತೆ ಅನುಭಾವದ ಸುಖ ಸವಿದೋಜುವುದೇ (೪5. ೩೭೨೫). ೩, 
ಚೆನ್ನಾಗಿ ಅರಳು: "ಬೀಗಿ ಬೆಳೆದುದನು ಕವಿಗಳ ಬೇಗದಿ 
ತಾನುಳ್ಳಲರ್ದುದೆಂಬರ*” (ಕಕ) - ೨೭೦). 

[ದೇ. ॥ ತಮಿ. ವೀಜ್ಯು, ವೀಕ್ಶು;.ಮಲ. ವಿ.ಇ್ಲು, ವೀರ್ಕು ; ತೆಲು. 
ವಿಕ್ಕು, ವೀಗು] 

ಬೀಚ (ನಾ). ಒಬ್ಬಾತನ ಹೆಸರು: ಅತನ ಮಗಂ ಬೀಚ:ಗು ಕಲ್ಕಟನಾಡ 


ನೆಟ್ಟೂರ ಕಲ್ನಟುಗೊಟ್ಟರ್‌ (ಏಕ. ೪, ಕನ್ನಣ. ೨೬೨. m). [?] 
ಬೀಚು (ನಾ). ಸಮುದ್ರದ ದಡ; ಕಡಲಿನ ತೀರ: ಶಾಂತಿಯನ್ನು 
ಕಳೆದುಕೊಂಡು ಎಸರು ಕುದಿವ ವೀಚಿಗೆ ಎರಡು ಕಡೆಗೆ ಬೀಚಿಗೆ 


(ಸೂರ್ಯಶಾ- ೪0-೬); ಬೀಚಿನಲ್ಲಿ ಮರಳಿನ ಹಾಸಿಗೆಯಲ್ಲಿ ಅನೆ:ಕ ಜನ 
ವಿಶ್ರವಿಸಿರುಪರು (ಶೂರ: 0೫). [4-"%0. peach] 

ಬೀಜ (ನಾ). ೧. ಸಂತಾನೋತ್ಪತ್ತಿ ಶಕ್ತಿಯುಳ್ಳ ವಂತ್ರು ತನ್ನಂಥದೇ 
ಜೀವದ್ರವ್ಯವನ್ನು ಬೆಳೆಸಿ ವೃದ್ಧಿಮಾಡಂವ ಸತ್ವವುಳ್ಳ ವಸ್ತು, ಬಿತ್ತ : 
ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ 
ಎಲೆಯಾಯಿತ್ತು (೨ಸನ್ದ ೩೨); ಧರೆ ಬೀಜಂಗಳ ನುಂಗೆ ಬೇಲಿ ಹೊಲನೆಲ್ಲಂ 
ಮೇದೊಡಂ . . . %ರ ಕೊಲ್ಲಲ್‌ ಪರ ಕುಯ್ದನೇ (ಸೂರ. ೨೪). 
೨. ದಾಳಿಂಬೆ ಮೊದಲಾದ ಹಣ್ಣುಗಳೊಳಗೆ ಇರುವ ಕಾಳು; 
ಕುಂಕುಮಂಬೊರೆದ ಕರ್ಪೆರವಳುಕಂ ಕೆದಲ್‌ದಂತಿರ್ದ ದಾಡಿಮಬೀಜ 
ರಾಜಿಯೊಳಂ ಅತಿರಮಣೀಯವನಾಗಿ (ಮಣ್ಣ: ೨-೩); ಆ 
ದಾಡಿಮದ್ರುಮದೊಳ್‌ ಬಿಡೆ ಸವಿಯಲ್‌ ಬೀಜಮನುಗಿವೆಡೆಯೊಳ್‌ 
ಚಂಚೂಪುಟಂಗಳಂ ಬಿಡದೆಂತುಂ ತೊಡರ್ದೊಡೆ (ಕುಸುನೂ «೨0. 
೩ ಮೂಲ; ಉತ್ಪತ್ತಿಸ್ಕಾ; ನ: ಕಮಲಜನ ಚಾತುರ್ಯಬೀಜಮೋ 
- « - ಎನಲ್‌ ಪುಷ್ಪಕಂ ಕಣ್ಣೆಸೆದುದು (ನಂಣಾಣ. ೩-9-4); ಅಜ್ಞಾನವೇ 
ದುಃಖಹೇತುವಾದ ಸಂಸಾರದ ಬೀಜ (ಕಾಂರ- ೦೨೨): ೪. ಕಾರಣ; 
ಹೇತಂ: “ಹೇತು ನಿದಾನಂ ಬೀಜಂ” (ನಸ್ತುಕೋ: ೦೩೧-೮೦); ಜಿನಮತದೊರ೯ 
ಸಮ್ಯಗ್ಯರ್ಶನಮುಳ್ಳೊಡೆ ಸಾಲ್ಲೊಡದುವೆ ಬೀಜಂ ಗಡ ನೆಟ್ಟನೆ 
ಮೋಕ್ಷಸುಖಕೆ (68ಫ- ೦೦-೧): ೫. ವೀರ್ಯ; ರೇತಸ್ಸು : “ಶುಕ್ಲಂ, 
ವೀರ್ಯಂ. ಬಲಂ, ಬೀಜಂ, ಇಂದ್ರಿಯಂ, ರೇತಃ ಈ ೬ ಇಂದ್ರಿಯಂ” 
(ಹರಾಯು- ೧೦೫-೦೬); ಬೀಜವೆಂದರೆ ಶುಕ್ಲ ಶೋಣಿತಗಳು (ಕರ. ೩೪). 
೬. ಅಂಡ; ವೃಷಣ: ಹೋರಿಯ ಬೀಜವನ್ನು ಹಿಡಮಾಡಿ ಎತ್ತುಗಳಾಗಿ 
ಮಾರ್ಪಡಿಸಿ ` ಉಳುಮೆಗೆ ಬಳಸುತ್ತಾರೆ. (6). ಹ. ಸಂತಾನ ; 


ಬೀಜಕ ೬೫೦೩ ಬೀಜವರ್ಕಿ 


ಸಂತತಿ; "ಹರಜಿಜ' ಹೋ. ೮. ([ಕುವ್ಯಮಿಾ] ನಾಟಕ 
ಮುಂತಾದುವುಗಳ ಕಥಾವಸ್ತುವಿನ ವೂಲಕಾರಣ : ಬೀಜ ಬಿಂದು 
ಪತಾಕಾ ಪ್ರಕರೀ ಕಾರ್ಯ - ಈ ಲಕ್ಷಣಗಳುಳ್ಳೆ ಐದು ಅರ್ಥಪ್ರಕೃತಿ 
ಗಳೆಂದು ಕೀರ್ತಿತವಾಗಿವೆ. (ವಕೂ: 6೨0: ಕಥಾವಿಸ್ತರೀಕರಣ 
ದೃಷ್ಟಿಯಿಂದ, ವಸ್ತುವಿನಲ್ಲಿ ಐದು ಅಂಶಗಳು ಕಂಡುಬರುತ್ತವೆ. 
ಅವುಗಳಿಗೆ " ಅರ್ಥಪ್ರಕೃತಿ ' ಗಳೆಂದು ಹೆಸರು. ಅವು ಯಾವುದೆಂದರೆ : 
೧. ಬೀಜ _ ಹಣ್ಣನ್ನು ಪಡೆಯುವುದಕ್ಕಾಗಿ ಮೊದಲು ಆ ಹಣ್ಣಿನ 
ಬೀಜವನ್ನು ಬಿತ್ತುವಂತೆ ಕಥಾಫಲಕ್ಕೆ ಸಾಧನಭೂತವಾದ ಘಟನೆಯನ್ನು 
ಸೂಚಿಸಿರುವಿಕೆ (402. ೨೦೭). *ಅರ್ಥಪ್ರಕೃತಿ' ಪರಾ. ೯. [ಗಣಿತ] 
ಸಂಖ್ಯಾವಿಚಾರವನ್ನು ಅಕ್ಷರಸಂಜ್ಞೆಯ ಮೂಲಕ ಪ್ರತಿಪಾದಿಸುವ 
ಶಾಸ್ತ್ರ: 'ಬೀಜಗಣಿತ' ಪರಾ. ೧೦. [ತತ್ತ್ವಶಾ] ಒಂದು ದೈವದ 
ಉಪಾಸನೆಯ ನಿರ್ದಿಷ್ಟಮಂತ್ರದ ಮೂಲಭೂತವಾದ (ಆಧಾ ತಿಕ) 
ಅಕ್ಷರ ; ಮಂತ್ರವನ್ನು ಪ್ರತಿನಿಧಿಸುವ ಅಕ್ಷರ; ಬೀಜಾಕ್ಷರ: 
ಮಂತ್ರದೇವತಾನಾಮವರ್ಣವಿಶೇಷಮಾದ ಬೀಜವನೇ ನಾಭಿಯಲ್ಲಿ... 
ಸ್ಮರಣಂಗೈದು (ಏಕೇಕ- 6). ೧೧. ನಲವತ್ತೈದು ಮಂತ್ರಸಾಧನ 
ಗಳಲ್ಲಿ ಒಂದು: ಬೀಜ ಶಕ್ತಿ ಕೀಲಕ ... ಆತ್ಮೈಕ್ಯಗಳೆಂಬ 
ಪಂಚಚತ್ವಾರಿಂಶನ್ಮಂತ್ರಸಾಧನಂಗಳೊಳು. ಪ್ರಜ್ಞೆಗೊಂಡು (ವಿವೇಕ. 60). 
ಬೀಜಕ್ಕೆ ಬಿಟ್ಟ ಗೂಳಿ ಎ ಗರ್ಭಧಾರಣೆ ಮಾಡಿಸಲು ಆರಿಸಿರುವ 
ಉತ್ತಮಜಾತಿಯ ಹೋರಿ : ಒಳ್ಳೆ ಬೀಜಕ್ಕೆ ಬಿಟ್ಟಿ ಗೂಳಿಯ ಹಾಗೆ 
ಸೊಕ್ಕಿದ್ದಾನಲ್ಲವೆ ಅವನು ! (ಮೂರುರಾ- ೧೫೨). [ಇಂ.] 
ಬೀಜಕ (ನಾ). ೧. ಬೀಜ. ೨. ಬಕುಳವೃಕ್ಷ : “ವಕುಳೆಂ ಕೇಸರತರು 
'ಬೀಜಕಮಕ್ಕುಂ” (ಸ್ತುಕೋ- 84-೩). ೩. ಒಂದು ಬಗೆಯ ಮರ 
ಮತ್ತು ಅದರ ಹಣ್ಣು; ಮಾದಲ. [ಸಂ.] 
ಬೀಜಕೋಶ (ನಾ). ೧. ಸಸ್ಯದ ಹೂವಿನಲ್ಲಿ ಬೀಜಗಳಿರುವ ಭಾಗ ; 
ಅಂಡಾಶಯ : (ಪಕ್ವವಾದ ಮೇಲೆ ಬಾಯಿಬಿಟ್ಟುಕೊಳ್ಳುವ) ಒಣಗಿದೆ 
ಬೀಜಕೋಶ (೧೩p810- 1958). ೨. (ತಾವರೆ) ಹೂವಿನ ಒಳಗಿನ 
ಗೊಂಡೆ' ;' ಕರ್ಣಿಕೆ : “ವರಾಳಕಂ ಬೀಜಕೋಶಮದು ಕರ್ನಿಕೆಯುಂ” 
(ತಸ್ತ್ರುಕೋ- ೨೫-30). ೩, ಕಾಯಿ ; "ಶಮಿ ಬೀಜಕೋಶಮೆನೆ ಕಾಯ್ದೆ 
ನಾಮಂ” (ಮುಂಗರಾ- ೩-೬): ೪. (ಪ್ರಾಣಿಗಳ) ವೃಷಣದ ಚೀಲ ; 
ಅಂಡಕೋಶ- [ಸಂ.] 
ಬೀಜಕೋಶಿ (ನಾ). ೧. (ದ್ವಿದಳಧಾನ್ಯಗಳನ್ನು ಹೊಂದಿರುವ ಸಸ್ಯದ) 
ಕಾಯಿ : "ಬೀಜಕೋಶೀ, ಶಮಾ. ಶಿಂಬಾ - ಈ ೩ ಕಾಯ್‌” 
(ತಲಯ. ೩೧-೩೩). ೨. ಎ ಬೀಜಕೋಶ ೨: “ಕರ್ಣಿಕಾ, ಬೀಜಕೋಶೀ 
ಈ ೨ ಕರ್ಣಿಕೆೆ (ಜಂಯು- ೧೧೨-೬) ; "ಕರ್ಣಿಕೆ ಬೀಜಕೊ:ಶಿ 
ಯಕ್ಕುಂ” (ಮುಂಗರಾ- ೦೨೪-೦೬). [ಸಂ. ಬೀಜಕೋಶೀ] 
ಬೀಜಗಣಿತ (ನಾ). [ಗಣಿತ] ಸಂಖ್ಯಾವಿಚಾರವನ್ನು ಅಕ್ಷರಸಂಜ್ಞೆಯ 
ಮೂಲಕ ಪ್ರತಿಪಾದಿಸುವ ಶಾಸ್ತ್ರ: ಈ ಪುಸ್ತಕದಲ್ಲಿ , . , ಅನಿವಾರ್ಯ 
ವಾಗಿ ಕೆಲವು ಕಡೆ ಬೀಜಗಣಿತ, ತ್ರಿಕೋಣಮಿತಿ , , . ಈ ಭಾಗಗಳನ್ನು 
ಉಪಯೋಗಿಸಲಾಗಿದೆ (0340, ೧೫) ; 'ಬ್ರಾಹ್ಮಣ' ಎಂಬ ವೈಧಿಕಮತ 
ಗ್ರಂಥದಲ್ಲಿ ಅಂಕಗಣಿತ, ರೇಖಾಗಣಿತ. ಬೀಜಗಣಿತ ಮತ್ತು ಖಗೋಳ 
ಶಾಸ್ತ್ರ ಇವುಗಳು ಉಪಯೋಗಿಸಲ್ಪಟ್ಟಿವೆ (೧೩5. ). [ಸಂ.] 
ಬೀಜಗಾಣು (ಕ್ರಿ). (ಭೂಮಿಯು) ಬೀಜವನ್ನು ಪಡೆ; ಬಿತ್ತನೆ 
ಯಾಗಂ : ಮಳೆಯಾಗದಿದ್ದ! ರೆ. ಹೊಲಗಳು ಬೀಜಗಾಣುವುದಿಲ್ಲ (ಮುಂಂಡು- 
೨-೪೪); ಇಬ್ಬನಿಯಲ್ಲಿ ಮಿಂದ ಅದೇ ಹೊಸದಾಗಿ ಬೀಜಗುಡ ಹೊಲದ 
ಮೇಲೆ ಹಾಯ್ದು ಬಂದ ನಸುಕಿನ ಮಂದಪವನ ...ನನ್ನ ಮೈಗೆ 


ಸ 


ಮುಳ್ಳು ತಂದವು (ಇಕ್ಕಕ- ೨೦೭)- [ಬೀಜ 4 ಕಾಣು (೬ ಕಾಣ್‌)] 


60 


ಬೀಜನ *ಬಿಜ್ಜಣ' ನೋ. 

ಬೀಜಪೂರ (ನಾ). ಈಳೆ ಜಾತಿಗೆ ಸೇರಿದ ನಿಂಬೆ, ಧೊಡ್ಡೀಳೆ, ಮಾದಲ 
ಮುಂತಾದ ಯಾವುದಾದರೂ ಮರ ಮತ್ತು ಅದರ ಹಣ್ಣು: 
ಸಕಳೋದ್ಯಾನಂಗಳೊಳ್‌ ಸಂತತಸರಸಫಳವ್ರಾತದಿಂ ಸೇವ್ಯಮಲ್ಲಲ್ಲಿ ಕರಂ 
* « ಇ ಬೀಜಪೂರಪ್ರಕರಂ ನಾರಂಗಸಂಘಂ (ಶೃತ್ಯಶು. ೯-05) ; ಇಚ್ಛೆಗಾರ್ತಿಯ 
ಪೆರ್ಚಿದ ಬಲ್ಮೊಲೆಯ ಪಾಂಗಿನಿಂ ಜೋಲ್ಡು ಪೊಂಬಣ್ಣದಿಂ ಮನೋಜ್ಞ 
ಮಾದ ಬೀಜಪೂರದಿಂ . , , ಸೊಗಯಿಸಿ ತೋರ್ಕುಂ (ರಾಮಕ್ಕ. ೫4-0೪). 

[ಸಂ. ) 

ಬೀಜಪೂರಕ (ನಾ). ಎಬೀಜಪೂರ : * ಬೀಜಪೂರಕಂ ರುಚಕಂ ಜಂಬೀರಂ ” 
(ಶಸ್ತುಕೋ. ೩೪-0); * ಫಲಪೂರಕಃ, ಬೀಜಪೂರಕಃ, ರುಚಕಃ, ಮಾತು 
ಲುಂಗಕಃ --೪ ಮಾದೀಗಿಡ, ಮಾದಾಳದ ಗಿಡ" (ಸಿರ್ಕಾಂತಿ. 040). [ಸಂ.] 

ಬೀಜಬುದ್ಧಿ (ನಾ). [ಜೈನ] ಬುದ್ಧಿಯದ್ಭಿಯ ಹದಿನೆಂಟುಭೇದಗಳಲ್ಲಿ 
ಒಂದು ; ಒಂದು ಬೀಜಾಕ್ಷರವನ್ನು ಗ್ರಹಿಸಂವುದರ ಮೂಲಕ 
ಅನೇಕ ಅರ್ಥಗಳನ್ನು ತಿಳಿಯುವ ಜ್ಞಾನ: ಅಲ್ಲಿ ಕೇವಲಜ್ಞಾನಮುಂ 
ಅವಧಿಜ್ಞಾನಮಂಂ ಮನಃ ಪರ್ಯಯಜ್ಞಾ ನಮುಂ ಬೀಜಬುದ್ಧಿಯುಂ 
ಕೋಷ್ಠಬುದ್ಧಿಯುಂ , , , ವಾದಿತ್ವಮುಂ ಎಂದು ಬುದ್ಧಿ ಮಹರ್ದ್ಮಿ 
ಪದಿನೆಂಟುತೆಜಿಂ (ತಕ್ಕೃಶ್ರ- ೦೬೬) ; ಬಕಬೀಜಪದದಿಂದನೆೇಕಾರ್ಥಮನಟಿ 
ವುದು ಬೀಜಬುದ್ಧಿಯೆಂಬುದು (ಉರ: ೩0). "ಬುದ್ಧಿಯದ್ದಿ?, 
“ ಬುದ್ಧಿಮಹರ್ದಿ ' ಪರಾ. [oN] 

ಬೀಜಭೋಜಿ (ನಾ). ಬಿತ್ತನೆಗೆ ದು ಕಾಯ್ದಿರಿಸಿದ ಕಾಳನ್ನೇ 
ತಿನ್ನುವವನು: ಮಗನೆ .... ಕಠೋರಚಕ್ರಶಸ್ತ್ರಗಣಮುಖಕ್ಕೆ 
ನಿನ್ನನಜ್‌ಯುತ್ತುಮೆ ನೆಟ್ಟಗೆಯಟ್ಟಿ ಬೀಜಭೋಜಿಗಳವೊಲಪ್ಪು ದಪ್ಪುದುಜು 
ವಾಲಕಿಮಗೆ"(ನೀಮುಫಿ. ೦೨-೩೦). [ಸಂ. ಬೀಜಭೋಜಿನ್‌] 

ಬೀಜಮಂತ್ರ (ನಾ). ೧. ರಹೆಸ್ಕವಾದ ಅರ್ಥವುಳ್ಳ ಮಂತ್ರ ; 
ಪರಮಾರ್ಥವನ್ನು ಪ್ರತಿಪಾದಿಸುವ ಮಂತ್ರ : ಅಸುರಬಾಧೆಗೆ ಸಿಲುಕಿ 
ಅಶೋಕವನದಲಿ ಶಶಿಮುಖಿ ಬೀಜಮಂತ್ರವ ಜಪಿಸೆ (ಶೃರಂರ- ಈ. ೨- 
9೫೬-೮). ೨. (ಆಲಂ) ಮುಖ್ಯವಾದ ಉಪಾಯ : ಸಾಮವೆಂಬುದು 
ರಾಜನೀತಿಗೆ ತಂ ಮನೊಃಹರರೂಪು ಬದುಕುವ ಭೂಮಿಪಾಲರನಂತವಿಭವಕೆ 
ಬೀಜಮಂತ್ರವಿದು (ಕುಠ್ಮಾಉ. ೯-3). [ಸಂ.] 

ಬೀಜಮುದ್ರೆ (ನಾ). [ಯೋಗ] ಮಂಂತ್ರಶಾಸ್ತ್ರಪ್ರಸಿದ್ಧವಾದ ಒಂದು 
ಬಗೆಯ ಹಸ್ತಮುದ್ರೆ : ಅಸ್ತ್ರಮುದ್ರೆ ಚಕ್ರಮುದ್ರೆ ... ಬೀಜ 
ಮುದ್ರೆ ಶಾಂತಿಮುದ್ರೆ . . . ಸಂಹಾರಮುದ್ರೆಯೆಂಬಾದಿಯಾಗಿ ಸಕಲ 
ಮುದ್ರೋಪಮುದ್ರಾಬಂಧಲಕ್ಷಣಂಗಳಂ ಗುರುಮುಖದಿಂದಣಿತು 
(ವಿವೇಕ, ೦೦೩)- [ಸಂ. ಬೀಜಮುದ್ರಾ] 

'ಬೇಜವರಿ, (ನು). ಒಂದು ಬಗೆಯ ತೆರಿಗೆ: ಸಕಲಸುವರ್ಣುದಾಯ 
ಭತ್ತಾದಾಯ ತುರುಕಾಣಿಕೆ ವಿರುಭ ಬೇಡಿಗೆ ಬೀಜವರಿ ಮಣುದೆರೆ 


ಮಗ್ಗದೆರೆ . . . ಕುದುರೇಸುಂಕ (ಎಕ. ೫, ಕೋಳಾರೆ- ೨೪-೨೭; 16971). 
[ಬೀಜ -- ವರ್ಮಿ] 
'ಬೀಜವರಿ, (ನಾ). ೧. ಒಂದು ಪ್ರಮಾಣದ ಬೀಜವನ್ನು 


ಬಿತ್ತನೆ ಮಾಡಬಹುದಾದಷ್ಟು ಭೂಮಿ`: ಹಿರಿಯ ಕೆಜಿಯ ತೆಂಕಣ 
ಕೋಡಿಯ ವೊ[ಳ]ಗಣ ಭತ್ತಾದಾಂಗು ಬೀಜವರಿ ವೊಕ್ಕಳವೆಂದು ಬಿಟ್ಟರು 
(ಎಕ. 1%- ಕೆಂನುಂ- ೫೩-೨೫ ;1374) ; ಪೂರ್ವದ ಗ್ರಾಮದ ಜೋಡಿಬೇಡಿಗೆ 
ಕಾಣಿಕೆ ಬಿರಾಡ ಹಿಟ್ಟು ಹುಗ್ಗಿ ಬೀಜವರಿಯಿವೆಲ್ಲವನು . . . ಮಾಡಿದರು 
(ಎಕ- ೪, ಶಾಸಕ. ೨-೨೯ ; 3663). ೨. ಒಂದು ನಿರ್ದಿಷ್ಟ ಅಳತೆಯ 
ಜಮೀನಿಗೆ ಬಿತ್ತಲು ಬೇಕಾಗುವಷ್ಟು ಬೀಜದ ಪ್ರಮಾಣ: ಸತಖಂಡದ 
ಗದ್ದೆ ಬೀಜವರಿ ಖ[ಂ]ಡುಗ ೧ ಕೊಳೆಗ ೫ (3929. 21-8೩0-4: 19) ; 


ಬೀಜವೃಕ್ಷನ್ಯಾಯ is ೬೫೦೪ ಬೀಟ್‌ರೂಟ್‌ 


ಆ ಕೆಜಿಯ ಕೆಳಗಿಹ ಗದ್ದೆಯಲ್ಲಿ ಬೀಜವರಿ ಖಂಡುಗ ಗದ್ದೆ ಊರಿ: 
ಬಡಗಲು ೬ ೬« ೬ ನಹ ಹೊಲ ಬೀಜವರಿ ಖಂಡುಗ ಬೆಜಲು ಯಿದನ್ನು 
ಸರ್ವವನಾನ್ಯವಾಗಿ ಕೊಟ್ಟೆವು (ಎಕ. 13, ತನ್ನಶ- ೦೬೪-೦೩ ; 2416) ;ಕೆಲವು 
ಬೀಜಗಳ ವಿನಾ ಮಿಕ್ಕವೆಲ್ಲವನ್ನೂ ಕೈಯಿಂದ ಚೆಲ್ಲುವುದು ವಾಡಿಕೆಯಾಗಿದೆ. 
ಹೀಗೆ ಚೆಲ್ಲುವುದರಿಂದ ಬೀಜವರಿ ಹೆಚ್ಚುಗುವುದಲ್ಲದೆ, ಹರತೆ ಮಾಡುವುದು, 
ಕಳೆ ಕೀಳುವುದು ಮೊದಲಾದ ಕೆಲಸಗಳನ್ನು ಮಾಡಲು ಅಷ್ಟು ಸುಲಭವಾಗಿ 
ರುವುದಿಲ್ಲ (ತೃನಮ- 30). 

[ಬೀಜ -ವರ್ಯಿ,/ ತಮಿ. ಪೀಚವಾರಿ ; ಈ ಶಬ್ದದಲ್ಲಿರುವ * ವಾರಿ * 
ಎಂಬುದು ಉರ್ದುಮೂಲದಿಂದ ಬಂದಿರಬಹುದೇ ? ; 'ತೆಲು. ಬೀಜು 
ವರಿಒಬಿತ್ತನೆಗೆ ಯೋಗ್ಯವಾದ ಮೊಳಕೆ ಬಂದ ಬತ್ತ] 

ಬೀಜವೃಕ್ಷನ್ಯಾಯ (ನಾ). [ತರ್ಕಶಾ] ಲೌಕಿಕನ್ಶಾಯಗಳಲ್ಲಿ ಒಂದು; 
p ಮರವು ಬೀಜದ ಫಲ ಮತ್ತು ಬೀಜವು ಮರದ ಪಂಣಾಮ. 
ಇವು ಪರಸ್ಪರ ಕಾರಣ ಮತ್ತು ಫಲವಾದುದರಿಂದ ಇವುಗಳಲ್ಲಿ 
ಯಾವುದು ಮೊದಲೆಂದು ನಿರ್ಧರಿಸುವುದು ಅಸಾಧ್ಯ: 4 ಶರಣ 
ಲಿಂಗ ಎರಡಕ್ಕೂ ಬೀಜವೃಕ್ಷನ್ಯಾಯದ ಹಾಂಗಲ್ಲದೆ ಭಿನ್ನವಿಲ್ಲ (ಸಿದ್ಯೇನ- 
೦೫-4); ಬೀಜವೃಕ್ಷನ್ಯಾಯವಿದ ಭೇದಿಸುವವರಾರಿನ್ನು (03. ಕೂ) ; 
ಬೀಜವೃಕ್ಷನ್ಯಾಯವನ್ನು ನೋಡಿ, ಬೀಜದಿಂದ ಅಂಕುರವು ಹೊರಟಾಗಲೇ 
ಎಲೆ ಕಡ್ಡಿಗಳಾಗಿ ಹೊರಡುವುದು (ಏುಶಾಜ- ೩೦೪). ` ಬೀಜಾಂಕಂರ 
ನ್ಯಾಯ " ಪರಾ. [ಸಂ.] 

ಬೀಜವೊನ್ನು, ಬೀಜಹೊನ್ನು (ನಾ). ಮೂಲಧನ; ಅಸಲು; 
ಬಂಡವಾಳ : ಅಧಿಕಾಕೋಗಣೆಗೆ ಹೊಂಗೆ ಹಾಗವೊಂದ ವ್ರಿದ್ಧಿಯಂ 
ಬೀಜವೊಂನಾಗಿ ಮಹಾಜನಂಗಳಿಗೆ ನಡಸುವಂತಾಗಿ ಕೊಟ್ಟ ಗ ೨ (ಮ್ಮ. 
೦೯೩೦, ೩-೬ 120); ನಿಯಶಕರವಹ ಸಿದ್ಧಾಯಕೆ ಬೀಜವೊನ್ನನು 
ಕೊಂಡು (ಕ. 1೫ (2), ಶುಣಸೂ. ೪೩-೬; ಸು. 145ರ ಶತ)- ಬೀಜ 
ಹೊನ್ನು : ಈ ಗದೆಯ ಹದಿಕೆ ಗದ್ಯಾಣ ಹತ್ತನು ಬೀಜಹೊಂನುಗಿ 
ಹಿರಿಯಪ್ಪನ ಕೈಯಲು ಕೊಂಡು ಅಕರವಾಗಿ ಭೂಮಿಚಂದ್ರರುಳ್ಳನಬರಂ 
ಸಲುವಾದೆಂದು ಕೊಟ್ಟ ಶಾಸನ (ಏಕ. 11 (8). ಶ್ರೀರಂಗ: ೧೦೪-೪; ಸು. 
13ನೆಯ ಕತ); ನಾಗಣಹೆಗ್ಗಡೆ ಬೀಜಹೊಂನ ತೆಗೆದುಕೊಂಡು ತಂನ 
ಮೂಲದ ಮೆಲೆ ಕುಳಕ್ಕೆ ಬರಸಿ ಕೊಟ್ಟ ಭೂಮಿ (ನಂ. ೦೯೩೪, ೦- 
0೬ ; 1516). [ಬೀಜ -- ಪೊನ್ನು (ಆ ಪೊನ್‌)] 

ಬೀಜಹೊನ್ನು "ಬೀಜವೊನ್ನು' ನೋ. 

ಬೀಜಾಂಕುರನ್ಯಾಯ (ನಾ). [ತರ್ಕಶಾ] ಒಂದು ಲೌಕಿಕನ್ಶಾಯ ; 
ಬೀಜ ಮತ್ತು ಚಿಗುರಿನ ನಿತ್ಯಪರಂಪರೆಗೆ ಸಂಬಂಧಪಟ್ಟ ನಿಯಮ; 
p ಕಾರ್ಯ ಕಾರಣಗಳ ಪರಸ್ಪರ ಅನಿವಾರ್ಯ ಅವಲಂಬನೆಯನ್ನು 
ಹೇಳುವ ನ್ಯಾಯ. ಬೀಜವು ಚಿಗುರನ್ನು ಉತ್ಪತ್ತಿ ಮಾಡುತ್ತದೆ. 
ಹಾಗೆಯೇ ಚಿಗುರು ಬೀಜವೆನ್ನು ಉತ್ಪಾದಿಸಂತ್ತದೆ. ಆದುದರಿಂದ 
ಅವು ಪರಸ್ಪರ ಕಾರಣ ಮತ್ತು ಫಲ; ಆ ವಿರಾಜಿತಭಕ್ತಿಯಿಂದಂ 
ಪ್ರಸಾದಪ್ರಭಾವಂ ಪ್ರಸಾದದಿಂ ಭಕ್ತಿ ಸಂಭವಿಸಿಪ್ಪುದಾವಗಂ ಬೀಜಾಂಕುರ 
ಸ್ಯಾಯವೆಂದವನ ಚರಣಾಂಬುಜಕ್ಕೆ ಶರಣು (0ಕತ- ೫೫-೦0); 
ಬೀಜಾಂಕುರನ್ಮಾಯದಿಂದ ಸರ್ವಜ್ಞ ಪರಂಪರೆಯೂ - - - ಪ್ರಪಂಚೋದ್ಧಾರ, 
ಪರಂಪರೆಯೂ ನಡೆಯುತ್ತವೆಂದು ನಿರ್ಣಯ (೬ಂರಸಾ. ೫): [ಸಂ.] 

ಬೀಜಾಕೃತ (ಗು). ೧. ಬಿತ್ತನೆಯಾದ ಮೇಲೆ ಕುಂಟೆ ಹೊಡೆದ : 
(೪. (ನಾ). ೨. ಬಿತ್ತನೆಯಾದ ಮೇಲೆ ಕುಂಟೆ ಹೊಡೆದ 
ಭೂಮಿ: “ ಬೀಜಾಕೃತಂ, ಉಪ್ಪಕೃಷ್ಟಂ - ೨ ಮೊದಲು ಬಿತ್ತಿ ಬಳಿಕ 
ಗೆಯಿದ ಕ್ಷೇತ್ರದ ಹೆಸರುಗಳು” (ರ್ನಾಂತ ೨೭೬)- [ಸಂ.] 

ಬೀಜಾಕ್ಷರ (ನಾ). [ತತ್ತ್ವಶಾ] ಒಂದು ದೈವದ ಉಪಾಸನೆಯ ನಿರ್ದಿಷ್ಟ 


15 


20 


30 


೩6 


40 


46 


ಮಂತ್ರದ ಮೂಲಭೂತವಾದ (ಆಧ್ಯಾತ್ಮಿಕ) ಅಕ್ಷರ ; p ಇವುಗಳ 
ಸಂಖ್ಯೆಯಲ್ಲಿ ವ್ಯತ್ಯಾಸವಿದೆ. “ಬೀಜಾಕ್ಷರ-_೩; ಅಕಾರ, ಉಕಾರ, 
ಮಕಾರ (ಆದಯ್ಯ. ೨೮೯). ಬೀಜಾಕ್ಷರ-೫ : (ಅ) ಪ್ರಣವಬೀಜ, 
ಮಾಯಾ... ಜ್ಞಾನಶಕ್ತಿ... ಇಚ್ಛಾ. ಕ್ರಿಯಾ. (ಸಾಂಖ್ಯ. ೪೪). 
(ಆ) ವಾಯುಬೀಜಾಕ್ಷರಗಳು ೧೦, ಅಗ್ನಿಬೀಜಾಕ್ಷರಗಳು ೧೦. 
ಭೂಮಿ. ಜಲ. ಗಗನ. (ವಿದ್ಯಾಕ. ೬೦). (ಇ) ಕ್ಷಿಪ ಓಂ 
ಸ್ವಾಹಾ (ಖಮದ. ೮೮-೩೪ ವ)” (ಶ್ರೀಕಕ್ಕ- ೨೫೨) : ಅಕಾರ ಉಕುರ 
ಮಕಾರವೆಂಬ ಬೀಜಾಕ್ಷರಂಗಳಿಂ . . . ನಿತ್ಯಪರಿಪೂರ್ಣತ್ವದಿಂದೆಡದೆಅಹಿಲ್ಲ 
ದಿರ್ಪನಯ್ಯಾ (ಅದರ: ಮು. ೧೬೯-೨೮೪) ; ಕ್ಷಿಪ ಓಂ ಸ್ವಾಹಾ ಎಂಬಿ: ಪಂಚ 
ಬೀಜಾಕ್ಷರಂಗಳುಂ ಯಥಾಕ್ರಮದಿಂ ಹಾರಿದ್ರಶುಭ್ರಸುವರ್ಣಕೃಷ್ಣಸುರ 
ಚಾಪನಿಭಂಗಳಪ್ಪುವು (೧ರ. 5-೩೫ 2); ಆಧಾರಚಕ್ರಸ್ಥುನದಲ್ಲಿ 
ನಾಲ್ಕಸಳ ಕಮಲದ ವ ಶಷ ಸ ಎಂಬ ನಾಲ್ಕು ಬೀಜಾಕ್ಷರದ 
ಪೃಥ್ವಿತತ್ವ ಕನ ಶೋಣವರ್ಣದ ನೆಲೆಯನಲ್‌ಯಬೇಕಯ್ಯ, (ಸಿರ್ಕೇವ- 
೫೯-೦೭೩). [ಸಂ.) 

'ಬೀಜಾಣು (ನಾ). ಒಂದು ವಸ್ತುವಿನ ಮೂಲಾಂಶ ; ಇವುಗಳಲ್ಲಿ 
ಯಾವುದನ್ನೇ ಆಗಲಿ ಮತ್ತು ಪಟ್ಟಿಗೆ ಸೇರಿಸಬಹುದಾದ ಇತರ ಅಸಂಖ್ಯಾತ 
ಪ್ರೇರಣೆಗಳನ್ನಾಗಲಿ ಸಂಪೂರ್ಣ ತೃಪ್ತಿಕರವಾದ ಕಥೆಯೊಂದಕ್ಕೆ ಬೀಜಾಣು 
ವಾಗಿ ಮಾಡಿಕೊಳ್ಳಬಹುದು (ಸಾಿತ್ರ- ೨೪)- [ಸಂ.] 

ಬೀಜಾಪೂರ (ನಾ). - ಬೀಜಪೂರ ; ತಿಲಕ ಲವಂಗ ಬೀಜಾಪೂರ 
ಕುಟಜ ಸದಿಕ್ಷು ಖರ್ಜೂರ (೫7: ೪-೩-೧). [ ೬. ಬೀಜಪೂರ ] 

ಬೀಜಾವಾಪ (ನಾ). ೧. ಬೀಜವನ್ನು ಬಿತ್ತುವುದು; ಬಿತ್ತನೆ; 
ಅಘದಿಂ ಬೀಜಾವಾಪಮೆನೆ ಜನ್ಮಲತೆಗೆ ಕಲಾಪಿಸ್ತ್ರೀಯದರದಲ್ಲಿ ವಿಂಧ್ಯ 
ದೊಳೊಗೆದಂ (ಯಕೂಟ. ೩-೩೪). ೨. ಅಂಕುರಾರ್ಪಣೆ ಮಾಡುವುದು; 
ಪ್ರಾರಂಭ: ಸಮಸ್ತಮಂತ್ರಿಸಭಾಭ್ರೂಲತಾಗ್ರಧಿತಾನೇಕನೀತಿಬೀಜಾವುಪ 
ವಿಜಿತಸಕಲಾರಾತಿಸಚಿವನಿರಸ್ತ್ರಸನ್ಮ ತಿಯಪ್ಪ ಸನ್ಮಶಿಯಿಂತೆಂದಂ (೫4ತ್ಲ, 
೨-೩೩ 5) ; ಸಿದ್ಧಿಕನು. . .ತನ್ನ ಕಾರ್ಯಸಾಧನೆಗೆ ಬೀಚಾವಾಪ ಮಾಡಿ 
ಮನೆಗೆ ಹೊರಟನು (ಉೌಂತ್‌: ೨೮). [ಸಂ-] 

ಬೀಜಾವಾಪನ (ನಾ). - ಬೀಜಾವಾಪ ೨: ' ಆ ರಾಷ್ಟ್ರದಲ್ಲಿ ತಮ್ಮ 
ಪಂಥದ ಬೀಜಾವಾಪನ ಮಾಡಿದ್ದರು (ಕರರ: ೬೦). [ಸಂ.] 

ಬೀಜಿ (ಗು). ೧. ಕಾಳುಗಳನ್ನು ಹೊಂದಿರುವ. ೨. ಒಂದಂ ವಂಶಕ್ಕೆ 
ಸೇರಿದ. (ನಾ). ೩. ಮೂಲಪುರುಷ ; ಆದ್ಯಪ್ರವರ್ತಕ; ಜಗಮೆಬ 
ವೃಕ್ಷಕ್ಕೆ ಬೀಜಂ ವಿಚಾರಿಸಲ್‌ ಬೀಜಿಯುಂ ಫಲಭೋಕ್ತ್ಯವುಂ ನೀನೆಯಾಗಿ 


(0850. ೪-೨೭). [ಸಂ, ಬೀಜಿನ್‌] 
ಬೀಜಿಗುಳು (ನಾ). ಬೀಜರೂಪದ ಕಾಳು; ಹೂ ಹಣ್ಣಿನಲ್ಲಿರುವ 
ಬೀಜಿಗಾಳೇ' ನೀನು ಒಳಹೊಕ್ಕು ಹೊರಗೆ ಬರುವಿ , , , ಬೀಜಿಗಾಳೇ 


ನೀನು ಗಾಳಿಯಲಿ ತೇಲಿ ಬಹೆ : ನಿನಗಾಗಿ ಜಪ್ಪಿಸಿಹೆನು (ಕಯ. ೦೦೯-3) 
[ಬೀಜಿ 4 ಕಾಳ್ಕು (ಎಕಾಟ್‌,)] 

ಬೀಜಿಸು (ಕ್ರಿ). ಮೊಳಕೆ ಬರು; ಕುಡಿಯೊಡೆ : ಅಜನ ಪದಮಂ 
ಸಾರ್ದಿರ್ಪಾ ಜನಮೆಲ್ಲಂ ಕೃತಾರ್ಥರವರಡಿಸೋಂಕಿಂ ಬೀಜಿಸುತೆ ನಿಮಿರ್ದ 
ಪುಳೆಕವ್ರಾಜಮೆನಲ್ಲೆಲ್ಲಿಸಸಿ ಮನಂಗೊಳಿಸಿರ್ಕುಂ (ಎೀರಪಿ. ೧-೩೬) - 

[ಬೀಜ + - ಇಸ್ಟು] 

ಬೀಜ್ಯ (ಗು). ೧. ಬೀಜದಿಂದ ಉತ್ಪತ್ತಿಯಾದ, ಹಂಟ್ಟಿದ. 

೨. ಸದ್ವಂಶದಲ್ಲಿ ಹುಟ್ಟಿದ; ಸತ್ಕುಲಪ್ರಸೂತ. [ಸಂ.] 


ಬೀಟ್‌ರೂಟ್‌ (ನಾ). (ತರಕಾರಿಯಾಗಿ ಹಾಗೂ ಸಕ್ಕರೆ ಮಾಡಲು 
ಉಪಯೋಗಿಸುವ) ಒಂದು ಬಗೆಯ ಗೆಡ್ಡೆ; ನಮ್ಮಲ್ಲಿ ಸಕ್ಕರೆಯು 
ಕಬ್ಬಿನಿಂದ ತಯಾರಾಗುವುದು. ಎಷ್ಟೋ ದೇಶಗಳಲ್ಲಿ ಸಿಹಿಯಾದ 


ಬೀಟು 


ಬೀಟ್‌ರೂಟ್‌ ಗಡ್ಡೆ ಯಿಂದ ಅದನ್ನು ತಯಾರಿಸುತ್ತಾರೆ (ಶಾಂಶ್ರ- 21, ೬೪೪); 

ಕೆಲವು ದೇಶಗಳಲ್ಲಿ ಸಕ್ಕರೆ ' ತಯಾರಿಸುವುದಕ್ಕಾಗಿಯೂ ದನಗಳ 

ಮೇವಿಗೆಂತಲೂ ಬೀಟ್‌ರೂಟನ್ನು ಬೆಳೆಯುವರಂತೆ (ತರರೆ- ೩೦). 

[+—%o. Beetroot] 

ಬೀಟು (ನಾ). ೧. ಕಾವಲುದಳದವನು ಮಾಡುವ ಪಹರೆ, ಗಸ್ತು ; 
ಒಬ್ಬ ಪೋಲಿಸ್‌ ಕಾನಪ್ಟೇಬಲ್‌ನು ಒಂದು ಗ್ರಾಮಕ್ಕೆ (ಗಸ್ತು) ಬೀಟು 
ಸಂದಿಸಲು ಬಂದ ಕಾಲದಲ್ಲಿಯಾಗಲಿ . . . ಬೀಟುಬುಕ್ಕಿನಲ್ಲಿ ದಾಖಲ್‌ 
ಮಾಡಬೇಕು (ಗ್ರಾಮಾಕ. ೪3); ರಸ್ತೆಯಲ್ಲಿ ಬೀಟಿನ ಪೋಲಿಸಿನವನನ್ನು ಬಿಟ್ಟು 
ಯಾರ ಸುಳಿವೂ ಇಲ್ಲ (ಕಾಯಕ, ೪). ೨. ಪಹರೆಯವನ ಗಸ್ತಿಗೆ ಒಳ 
ಪಡುವ ಪ್ರದೇಶ : ನಮ್ಮ ಕಚೇರಿಯ ಕ್ಷೇತ್ರದಲ್ಲಿ ನಾಲ್ಕು 'ಬೀಟು' 
ಗಳಿದ್ದುವು (ಉಗಾರ- ೦೬೯) - [+ ಇಂ. peat] 

ಬೀಟೈ, ಬೀಂಟೆ, ಬೀಡ್ಕು, ಬೀಡೆ, (ನಾ). ಬಿರುಕು: ಸೀಳು ; ಸಂದು: 
ಕೆಣಕಿ ಬತ್ತಿ ಪೋದುವಿರ್ಪಾವೆಡೆಯೆಂಬಿನಂ ಬಅತು ಬೀಟೆಯನಾಳ್ವುದು. 
ಬೆಂಚೆ (೩4ಸು. 00-10); ಮಂದಮತಿಯಾ ಸುಯೋಧನನೃಪಂ ಕಗ್ಗಲ್ಲ 
ಬೀಟೆಯಂದದಿ ಮುನಿಸನು ಒಂದಿನಿಸು ಮುಚ್ಚದಾ ಕಳ್ಳೆರಂ ನಾಳೆ ನೀಂ 
ತಂದೊಪ್ಪಿಸೆಂದು , , , ಕಳುಹಿ (ಸನ್ಮುಳಿ. ೨-೬) ; ಬೀಟೆಯಂದದಿ 
ಬಾಯ ಬಿಟ್ಟಿರ್ದ ವಜ್ರಕವಾಟಗಳ್ಳೂಡೆ ಮುಚ್ಚಿದುವು (665- ೭6-೦೦೪), 
ಬೀಂಟೆ : ತಅಟುದಲೆ ಹುರುಪುಮೆಯಿ ಮೇಲ್ಪಿರಿದಿಹ ಹಿಮ್ಮಡಿಯ 
'ಬೀಂಟೆ (ತತ್ನಳಾ: ೬೦೪), ಬೀಡು: ಕಾಡುಜನರು ಇಲಿಗಳನ್ನು 
ಹಿಡಿಯುವುದಕ್ಕಾಗಿ ನೆಲದ ಬೀಡುಗಳಲ್ಲಿ ಬೆಂಕೀ ಹಾಕುತ್ತಾರೆ (ಊಂ. 
೫): 'ಬೀಡುಗಾಲು' ಪರಾ. ಬೀಡೆ : “ಬೀಡೆಯೆನೆ ಬಿರುಕೆನಿಕ್ಕುಂ” 
(ಕರ್ಮಕ್ಕೆ, ೩೬) ; ನೆರಪಿ: ಮಧುಕಂ . , . ಜಂಜೆಂಬಿವನಿಟ್ಟೊರಸುತ್ತಿರೆ. 
ಕಾಲ ಸೀಡೆ ಬೇಗಂ ಕಿಡುಗುಂ (ಊೋಕೋಶ- ೪-0೪೮) ; ಎಳವೆಣ್ಣ ಮೆಯ್ಯ 
ಕೋಮಲನಖರೇಖೆಯಂತಿರೆರೆಗೆಯ್ಗಳೊಳಾದುವು. ಕೂಡೆ ಬೀಡೆಗಳ್‌ 
(8ಗ0- ೦-೭) ; ಬೀಡೆಗಳುದ್ದಾ ಮಂಬೆತ್ತೊಗೆದುವೆರೆಯ ಕೆಯ್ಗಳೊಳ್‌ 
(ಕುಸುಮಾ- ೭-೩). 

ಬೀಟೆ ಬೀಳು ಇ ಬಿರುಕು ಬಿಡು ; ಸೀಳು: ಧೂಳಿನಲ್ಲಿ ತಿರುಗಾಡಿ 

ಕಾಲು ಬೀಟೆ ಬಿದ್ದಿವೆ (ಕಠ). [ದೇ.॥ ತಮಿ. ಮಲ. ವೆಟಿ ; ತೆಲು. ಬೀಟ] 

ಬೀಟೆ, (ನಾ). (ಪೀಠೋಪಕರಣಗಳಿಗೆ ಬಳಸುವ) ಒಂದು ಬಗೆಯ 
ಉತ್ತಮಜಾತಿಯ ಮಂರ ; ಕರಿಮರ : ಬೀಟೆ. ತೊಟೆಗಟ್ಟಿ, ಕರೇವ್ಯಾಡಿ 
(ಕಗ. ೨6-೩೪೮) ; ನಮ್ಮ ಸೋಫಾ ಮತ್ತು ಕುರ್ಚಿಗಳು ಬೀಟಿಯ 
ಮರದಲ್ಲಿ ಮಾಡಿದವು (*6ಮ- ೨೦. 

[ದೇ.॥ ತಮಿ. ಈಟ್ಟೆ ; ಮಲ. ವೀಟ್ಟಿ ; ತುಳು. ಬೀಟೆ] 
ಬೀಟೆಗಾಲ್‌, ಬೀಡುಗಾಲು, ಬೀಡೆಗಾಲ್‌ (ನಾ). ಬಿರುಕು ಬಿಟ್ಟಿರುವ 
ಕಾಲು ; ಒಡೆದಿರುವ ಪಾದ: ಬಿಟ್ಟಿರ್ಪ ಬಾಯ್‌ ಬೀಟೆ [ಕಾಕಾಂ. ಡೆ] 
ಗಾಲೊಳಪೊಕ್ಕಿರ್ದ ಕಟೀತಟಂ (ಮಶಾಕೇ: ೩-೦೩೬) ; ಕೂನ ಬೆನ್ನ ಕುಗ್ಗಿದ 
ಕೊರಲ ಬೀಟೆಗಾಲ್‌ ಜಗ್ಗುನಡೆಯ . . , ವನಚರರಿಂದೆ ವನಮೆಸೆದುದು 
(304. ೩೩-೨೨). ಬೀಡುಗಾಲು : ಕೋಡಗನ ಮುಸುಡಾಗಿ ಬೀಡುಗಾಲ 
ವಏಳಾಗಿ ನೋಡುವರಿಗೆಲ್ಲ ನಗೆಯಾಗಿ ಇಂಬಜ್‌ದು ಕೂಡುವಳೆ ಸತಿಯು 
(ಸರ್ನಕ್ಕಿ- ೦೭೦೪). ಬೀಡೆಗಾಲ್‌ : ಕೆಂದಲೆಯ ಕಾಳಿಗವರ್ಣದ ಬೀಡೆಗಾಲ 
೬ « ೬ ಪೇರುರದ ಲುಭ್ವಕರಿರ್ದರಲಬ್ಧಮಾರ್ದವರ್‌ (ಪುಸ್ತಫು- 3-೮೪) - 

[ಬೀಟೆ 4 ಕಾಲ್‌] 
ಬೀಟೆಗೈ (ನಾ). ಬಿರುಕು ಬಿಟ್ಟಿರುವ ಕೈ : ಮುದುಡುಗಿವಿ ಬೀಟೆಗೈ ಸಲೆ 
ಕ್ಷೇಸುವಲ್ಲು ಕೆಮ್ಮಿಸೆ ಬೀಭತ್ಸರಸ ಬಲಿದು ಪುರುಷಾಕಾರವಾದಂತೆ ಶಂಕರಾ 
ನಂದನೆಯ್ತುಂದು ನಿಂದಂ (ರಕ್ಕೆ ಶಿ. &-೯-೦)- [ಬೀಟೈ--ಕ್ಕೈೆ (<ಕೆಯ್‌,)] 
ಬೀಟೆಬಿರಿ, ಬೀಡುಬಿರಿ. ಬೀಡೆಬಿರಿ (ಕ್ರಿ). ಬಿರುಕು ಬಿಡು; ಸೀಳಂ : 


೬೫೦೫ 


15 


25 


ಬೀಡಾಡಿ 


ಧರೆ ಬೀಟೆಬಿರಿ[ಕಾಕಾಂ.ಡೆವರಿ]ದುದು ಹೊಲಂ ಕರಿಕುವರಿಯಿತ್ತು (ಸೋಮ. 

೨-೩೦). ಬೀಡುಬಿರಿ ; ಜೋಡು ಹಟ್‌ದುದು ಸೀಸಕದ ದಡಿ ಬೀಡುಬಿರಿ 

ದುದು ತಲೆಯ ಚಿಪ್ಪಿನ ಜೋಡು ಜಜ್‌ದುದು, ಮನಕೆ ಸುರಿದುದು 

ಸೊಗಡು ರಣರಭಸ (ಕರ್ಮಾ ೧೯-೩೭). ಬೀಡೆಬಿರಿ ; ಶಾಂಭವಬಾಣಮಂ 

ಹೆದೆಗೆ ಹೂಡಲ್‌ . . . ಅದ್ರಿಗಳ ತತಿ ಬೀಡೆಬಿರಿದುದು (ಕೆಂಪು: 10-೩೦)... 
[ಬೀಟೆ + ಬಿರಿ] 


ಬೀಟೆವರಿ, ಬೀಡೆವರಿ (ಕ್ರಿ): ಬಿರುಕು ದೊಡ್ಡದಾಗು ; ದೊಡ್ಡ 


ಸೀಳುಂಟಾಗು : ಬೀಟಿವರಿದಿರ್ದ ಮಡಂ ಸೆರೆಗೊಂಡ ಕಾಲ್ಗಳಿಂ ಮನಕೆ 
ವಿರಕ್ತಿಯಂ ಪಡೆವ ಮುಪ್ಪಿನ ಪಾರ್ವನದೊರ್ಬನೊಪ್ಪಿದಂ (ಭಣ್ಣತ್ತ, 
೬.೮0) ; ಬೀಟೆವರಿ (ಕಾಕಾ. ಬಿರಿ]ದ ಕಾಲ್ದೋಲ್ವ ಗಲ್ಲಂ ಮಿಸುಪ ವೃದ್ಧ 
ವನಚರಿಯೊರ್ವಳಾ ಪಣ್ಗಳಂ ಸವಿದು , . . ಏಜುಂಜವ್ವ ಶ್ವೈನಂಬಡೆದಳು 
(ಸಮ್ಮ. ೦೦-೪೩). ಬೀಡೆವರಿ ; ಬೀಡೆವರಿದುವು ನಿರಂತರೋತ್ತಪನ 
ಕಾಪದಿಂ ಪೆರ್ಗೆಟಿಕೆಗಳ(ಶಂರಾಮಾ- ೬-64); ವಾರಿಯಅತಾ ತಟಾಕಂ ಬೀಡೆ 
ವರಿದುದೇನೆಂಬೆ ಬೇಸಗೆಯುಗ್ರಮಂ (ವಳ. ೫-೬). [ಬೀಟೆ, 4 ಪರಿ] 


ಬೀಟಿಸೆಳೆ. ಬೀಡುಸೆಳೆ (ಕ್ರಿ)...ಬೀಟೆಬಿರಿ : ಕಟ್ಟಿ ಕಾಲ್ಗಳು ಚಕ್ರಮದಿಂಗಿ 


ಬೀಟೆಸೆಳೆಯಲ* ಪೊಳೆ ಪಳ್ಳಮದುಂ ಜಳಂಗಳಂ ವಿಕ್ರಯಿಸಲೈ ತಾನಿನಿತು 
ಮಿಲ್ಲದೆ ಪೋದುದದೇನರಿಷ್ಟಮೋ (ಜಾಣಸ್ಯ. ೦-೦೫೩). ಬೀಡುಸೆಳೆ ; 
ಹೊಲಗಳಲ್ಲಿ ಬೀಡುಸೆಳೆಯಲಿಕ್ಕೆ ಹತ್ತಿದ್ದರಿಂದ ಭೂಮಿಯು ಬಿರಿಯ 
ವದೋ ಏನೋ ಎಂದು ಕೆಲವರು ಹೆದರಿದರು (ಕಗರ್ಯ. ೯೬). 

[ಬೀಟೆ, 4 ಸೆಳೆ] 


ಬೀಡ «ಬೀಡಾ' ನೋ. 
ಬೀಡಾ, ಬೀಡ; ವಿಡಾ (ನಾ). ಅಡಿಕೆ, ಸುಣ್ಣ ಮುಂತಾದುವನ್ನು 


ಹಾಕಿ ಸಿದ್ಧಪಡಿಸಿದ ವೀಳ್ಯ; ಪಾನ್‌ಪಟ್ಟಿ : ಕೊನೆಯಲ್ಲಿ 
ಎಲ್ಲರೂ ಬೀಡಾ ತರಿಸಿ ಹಾಕಿಕೊಂಡೆವು (ಹರುಕು. 030) $ ಇನ್ನು 
ಕೆಲವರು ಬೀಡಾ, ಬೀಡಿಯಂಗಡಿ, ಚಾದಂಗಡಿ ಇಟ್ಟಿರುವರು (ಕುಟ್ಮರೂ. 
50). ಬೀಡ; ಈ ಬೀಡ ನಾನು ತಯಾರಿಸಿದ್ದು; ಇದರ ರುಚಿ 
ಪರಾಂಬರಿಸಬೇಕು ಸ್ವಾಮಿಯವರು (ರಂಗಳ. 60); ಬೀಡವನಡಕಿ ಬಾಯಲ್ಲಿ 
ಚಿಟಿಕೆಯಲಿ ಮದ್ರಾಸುನಶ್ಯ ಮಿಡಿದು (8800. ೬೪-೦೨). ವಿಡಾ ; 
ಆಚಾರ್ಯರಿಗೆ ಒಂದು ವಿಡಾ ಮಾಡಿಕೊಡು (ರೋ: 50) ; ಅವಳು. 
- » ವಿಡಾ ಕಟ್ಟಿ ಧೀರನ ಮುಂದೆ ಹಿಡಿದಳು (ರಕ್ಪರ್ಕ. 300). 
[-ಹಿಂ. ಬೀಡಾ, ಮರಾ. ವಿಡಾ; ಬಂಗೂಲಿ. ಬಿಡಾ ; 
ಬಿಡೊ. /ಪ್ರಾ. ಬೀಡಗ. ವೀಡಗ, ವೀಡಯ./ಸಂ. ವೀಟಿಕಾ] 


ಸಿಂಧಿ, 


ಬೀಡಾಡಿ, ಬಿಡಾಡಿ (ನಾ). ೧. ಕೆಲಸವಿಲ್ಲದೆ ಅಲೆದಾಡುವವನು ; 


ಅಪ್ರಯೋಜಕ : ಜೋಡೆಯಲಿ ಜನಿಸಿದರನೀ ಬೀಡಾಡಿ ಕೂಡಿದನು 
(೫ಪಾಣ. 52೭). ವಿ. ಕಟ್ಟುಪಾಡಿಗೆ ಒಳಪಡದಿರುವವನು ; 
ಸ್ವೇಚ್ಛಾಚಾರಿ : . ನಾಡೊಳಗೆ ತಾನಿದ್ದಡೆನ್ನನು ಕಾಡುವವು ವಿಷಯಂ 
ಗಳೆಂದು ನದೀಜಲಾಂತದಲಿ ಓಡಿ ಹೊಕ್ಕಡಗಿರ್ದ ತನ್ನನು ಮಾಡಿದೀ 
ಪರಿ ಹರಹರಾ ಬೀಡಾಡಿಯನು ಮಧುವಿಷ್ಣುಮಾಯೆಯ ಕಳೆವರಾರು 
(ಕಾಗ. ೯-೬-9೩) ; ಈ ಬೀಡಾಡಿಯ ಬಿಟ್ಟಿರಾಜ್ಯದಲ್ಲಿ ಅಡ್ಡಹಾದಿ 
ಹಿಡಿಯದ ಹೊರತು ಬಿಡುಗಡೆ ಹೊಂದುವ ಹಾದಿಯೇ ಇಲ್ಲ (ಶುತ್ಮಾಲಿ- 
೩೦). ೩. ಕಟ್ಟುಪಾಡಿಗೆ ಒಳಪಡದಿರುವುದು ; ನಿಯಮದ 
ಉಲ್ಲಂಘನೆ : "ಬೀಡಾಡಿತನ' ಪರಾ: ಬಿಡಾಡಿ: ೧. ಎಲ್ಲಿ ನೋಡಿದರೆ. 
ಕರೆದಡೆ ಓ ಎಂಬಾತನೇ ಬಿಡಾಡಿ (ಸರ್ವನ- ೩೩-೦೬೭). ಹ. ಇಂದ್ರಿಯವ 
ಕಟ್ಟೆ ವಸ್ತುವನಲ್‌ತಿಹೆನೆಂದಡೆ ಅದು ಕಠವ ಹಸುವಲ್ಲ ಇಂದ್ರಿಯವ 
ಬಿಟ್ಟು ವಸ್ತುವ ಹಿಡಿದಿಹೆನೆಂದಡೆ ಬಿಡಾಡಿಯಲ್ಲ (ಲೋಳನೂ- 00೭-೪೨೬. 
(ಗು). ೪. ಕೆಲಸಕ್ಕೆ ಬಾರದ ; ನಿರಂಪಯೋಗಿಯಾದ : ಗೂಢಾರ್ಥ 


ಬೀಡಾಡಿತನ 


ವಿಲ್ಲದೆ ವಾಕ್ಯ ಹೇಳಲು ಅಪ್ಪನವರೇನು ಬಿಡಾಡಿ ಸಾಧುವೇ? (ಗ್ರಾ ಮಾಡು- 

ಕೊನೆಗೆ ಅತ್ಯಂತ ನಿಶ್ಚಿತವಾದ ನಿಕಷ-ಬೀದಿಯ ಬಿಡಾಡಿ ಕೆಲಸಿಗ 
ನಿಮ್ಮನ್ನು ಕಂಡು ಎದ್ದು ನಿಂತರೆ...ನೀವು ತಿಳಿದುಕೊಳ್ಳಲಾರಿರೋ ? 
(ಗಾಳಿಶ- 50). [ಬೀಡ್ಕು + - ಆಡಿ] 

ಬೀಡಾಡಿತನ (ನಾ). ಕಟ್ಟುಪಾಡಿಗೆ ಒಳಪಡದಿರುವಿಕೆ : ಪುಂಡತನ ; 
ಬಿಡುಬಿಡು ಬೇಡ ಬೀಡಾಡಿತನದಿ ಬಂದು ಹಿಡಿದ ಸೆಅಗನು (ನೀಖಸಂ- 
೧೯-೮೯). [ಬೀಡಾಡಿ 4 - ತನ] 

ಬೀಡಾರ, ಬಿಡಾರ. ಬಿರಾಡ. ಬಿರಾಡು, ಬೀಢಾರ, ಎರಾಡ (ನಾ). 
೧. ನೆಲಸುವ ಸ್ಥಳ; ನೆಲೆ: ನಾರಿಯರು ನಿಖಳಾಮರರು ಬೀಡಾರ 
ಕೈದಿತು (ಕುನ್ಗಾ- ೭-೬); ಮಾಡಬೇಕಾಮುದೆಲ್ಲವ ಮಾಳ್ಬುದೆಂದೀಶ 
ಬೀಡಾರಕೆ ಸಾಗಿದನು (ನೋತತ. ೩5-೬೩) ; ವಿಜಯಲಕ್ಷ್ಮಿಗೆ ಬೀಡಾರ 
ವಾದೊಲು ಹರ್ಮ್ಯ ತ್ರಿಜಗಕಚ್ಚರಿಯ ಬೀಲ್‌ದುವು (ಕುತು- ೩-೨೬)- ೨. 
ಮನೆ ; ಗೃಹ; ನಿವಾಸ: “ಬೀ:ಡಾರಂ ಮನೆ” (ಕಾರಿ. ೪೮); ಸುಕು 
ಬೀಡಾರಕ್ಕೆ ನೀ ಹೋಗೀಕೆ ನಿನಗಹಳೆಲ್ಲ (ಕುನ್ಮಾಂ. 3-೦೪). ೩. ಅತಿಥಿ 
ಗಳು ಇಳಿದುಕೊಳ್ಳುವುದಕ್ಕಾಗಿ' ವ್ಯವಸ್ಥೆ ಮಾಡಿರುವ ಭವನ ; 
ಅತಿಥಿಗೃಹ : ಧೃತರಾಷ್ಟ್ರಭೂಪಾಲ ಬೆಅಗು ಬಿನ್ನಾಣದಲಿ ಮಕ್ಕಳ 
ಮರುಳುಮಾಡಿದನೇನ ಹೇಳುವೆನುರಿವನೆಯ ಬೀಡಾರದಲಿ ಬಿಡಿಸಲ್ಕೆ 
ಮನದಂದ (ಕುಣ: 6-೬2) ; ನಮ್ಮ ಮನೆಗಳಿದ್ದು ಬೀಡಾರವೇಕೆಂದು 
ಸಮ್ಮಾನಿಸಿದರಾಗ ಸಖರು (665. $- 0೨) ; ಬಂದ ರಾಯರನುಚಿತ 
ವಚನದಿಂ ನುಡಿಸಿ ಕರತಂದು .:ಬೀಡಾರವಂ ತೋರ್ದು . . , ಮನ್ನಿಸು 
ತಿರ್ದರಲ್ಲಲ್ಲಿ (ಶ್ರೀರಾಮ, sat): ೪. ಪರಸ್ಮಳದವರು ಇಳಿದುಕೊಳ್ಳುವ 
ವಸತಿ,-ತಂಗುವ ಸ್ಥಳ ; ತಂಗುದಾಣ : ಪುರದೊಳಗೆ ಹೇರಾಳ ಹಬ್ಬದ 
ಹರಹಿನಲಿ ಬೀಡಾರ ಭಿಕ್ಷೂಚರಿತರಿಗೆ ದೊರಕುವುದೆ (ಕುವ್ಮಾಳ,.03-೬); 
ನೆಗಳ್ದು ವಲ್ಲಲ್ಲಿ ಮಯನಿರ್ಮಿತದೊಳಾಗ . . . ಚಾವಡಿ ಹಜಾರ ಹಯ 
ಗಜಶಾಲೆ ಮುಖ್ಯಬೀಡಾರಂಗಳು (ಕಂಪು. ೪೭-೩೩) ; ಎರಡು ಕೊಟಡಿಗಳು 
ಮತ್ತು ಕೈಸಾಲೆಗಳಿವೆ. ಜಾತ್ರೆಯಾಗುವಾಗ ಇವೆಲ್ಲ ಸುಬೇದಾರರ ಮತ್ತು 
ತಾಲ್ಲೂಕಿನ ಉದ್ಯೋಗಸ್ಥರ ಬೀಡಾರವಾಗುತ್ತವೆ (ಸಾಂತ್ರಿ: «೪)- ೫. ರಣ 
ರಂಗದ ಬಳಿಯ ಶಿಬಿರ, - ಪಾಳೆಯ : ತನ್ನ ಬೀಡಾರದೆಡೆ ಆ ಮಹಾ 
ಪ್ರಾಣಿಯಿಂ ಭೂತಲಕ್ಕವತರಿಸಿ .,.ಕೈಕೊಳುತೆ ಕನೈಯರ ಕೈಂಕರ್ಯಮಂ 
ಪೊಕ್ಕಳಾ. ರಾಜ್ಞಿ ಭರ್ಮಕರ್ಮಂಗೈದ ರಮ್ಯಪಟಹರ್ಮ್ಯಮಂ (ತತ್ರಾಂಗ. 
66-969). ಓ. ವಾಸ್ತವ್ಯ; ಮೊಕ್ಕಾಮು : ವಿಪ್ರನೊಬ್ಬನ 'ಭವನ 
ದಲಿ ಮಾಡಿದರು ಬೀಡಾರವನು ವಿನಯದಲಿ (ಕುಠ್ಮಾಲ- 00-8)- ಪಿ 
ಹಿಂದೆ. ಮನೆಯ ಮೇಲೆ ಹಾಕುತ್ತಿದ್ದ ಒಂದು ಬಗೆಯ ತೆರಿಗೆ: 
ಬಿಟ್ಟಿ ಬೀಡಾರಂ ಹೊಲ್‌ಗೆ . , . ಕಡ್ಡಾಯ, ಕೊಟ್ಟಿ ಗುತ್ತಗೆವಾರ 
ವುಂಟೆಂದಟ್ಟಿ ನಿನ್ನವರಿಂದವೆನ್ನಂ ಕಟ್ಟಿ ಕುಟ್ಟಿಪುದರಸ ಧರ್ಮವೆ (0ಸಫೃ. 
೨೭-೩೨). ಬಿಡಾರ; ೧. ಮರ್ತ್ಯಲೋಕವನೆ ಮಹಾಪ್ರಮಥಬಿಡಾರವ ಮಾಡಿ 
ದಾತ ನಮ್ಮ ಬಸವಯ್ಯನು (೬5, ೨೬-೦); ಕಂಚೆಗಾಅನ ಬಿಡಾರದಂದದಿ 
ಕಂಚು ಹಿತ್ತಾಳೆ ಪ್ರತಿಮೆಗಳ ನೆರಹಿ (ಶ್ರಕರ- ೨-೨೩-೨). ೨. ಸ್ವಾಮಿ 
ಪುಷ್ಕರಿಣಿಯೊಳ್‌ ಸ್ನಾನಾದಿ ನಿತ್ಯಕರ್ಮಂಗಳಂ ನೆರವೇರಿಸಿ ಬಿಡಾರಕ್ಕೆ ದಿ 
ಶ್ರೀನಿವಾಸನಂ ಸೇವಿಸಲ್‌ ಪೊರಡಬೇಕೆಂದಿರ್ಪಲ್ಲಿ (ಅರರ. ೦೯-೩೦ ನ); 
ರಾಜೀವನೂ ಆತನ ಹೆಂಡತಿಯೂ . . . ಬೇರೊಂದು ಪ್ರತ್ಯೇಕ ಬಿಡಾರ 
ದಲ್ಲಿರಲಿ (ಹೂಸೂಕ. ೬೪)- ೩. ಸಕಲವಸ್ತುಗಳಿಂದಲೂ ಸೇವಕಜನಗಳಿಂದಲೂ 
ಸಮೃದ್ಧಮಾದ ದಿವ್ಯಮಂದಿರಮಂ ಬಿಡಾರವಂ ಮಾಡಿ ... ಅಲ್ಲಿ 

ಚಾಣಕ್ಯ ಚಂದ್ರಗುಪ್ತರನ್ನಿಳಿಸಿದಂ (ಮದ್ರಾನಃ. 3೩) - ೪. ನಿಮ್ಮ ಬಿಡಾರ 

ಎಲ್ಲಿ? (ಫನರು- ೩೦೩). ೫. ನಾರಾಯಣನ ಬಿಡಾರದ ಮುಂದೆ ಹಜಾರ 

ಹೊಂಗಳಸವೆತ್ತಿದುವು (ಕೋಶತ- ೩೬-೬೦) ; ಪಾಳೆಯಗಾರರೆಲ್ಲರೂ ತಮ್ಮ 


೬೫೦೬ 


46 


ಬೀಡಿಕೆ 


ಬಿಡಾರಗಳನ್ನು ಸೇರಿದರು (ಯಂತ: ೩೮). ೭. ಎಸೆವೊಸಗೆ ಬಿಟ್ಟಿ ಬಿಡಾರ 
ಎತ್ತು ಗಾ[ಇ] ಮೊದಲಾಗಿ ಅಉದು ಸಲ್ಲ (8೩. 1. ೩೩-೨6; 3483); ಆ. 
ಸ್ಮ[ಳ]ಗದಲು ಇದ್ದ ವೊಕ್ಕಲಿಗೆ ಬಿಟ್ಟಿ ಬಿಡಾರ ಸಲ್ಲದ್ದು (23. ೫೫, ೯9-೩೪: 
3586). ಬಿರಾಡ; ೧. ತನ್ನ ಆಳು-ಕಾಳು ಬಿರಾಡದ ವ್ಯವಸ್ಥೆಯನ್ನೂ 
ಮಾಡಿಕೊಳ್ಳಲಿ. ಅವನಿಗೆ ವಾಡೆಯಲ್ಲಿ ಇರುವ ಅಧಿಕಾರವಿಲ್ಲ (ರತ. 11. 
೭. ಕಾಣಿಕೆ ಖಡ್ಡಾಯ ಬೇಡಿಗೆ ಬಿರಾಡ ಮುಂತಾದ 
(393ಎ. ೦೯೩೦, 3೩೯-೦೪: 1440) ; ಬಿರಾಡವ ಸರ್ವ್ವಮಾನ್ಯವಾಗಿ ಬಿಡಿಸಿ 
ಕೊಡಬೇಕೆಂದು ಬಿಂನಹ ಮಾಡಲಾಗಿ (4933. ೫x, 3೩೯-6: 1547); 
ಎಡೆಗೆಡೆಗಿರ್ಮಡಿಸುವ ತೆಜ್‌ಗೆ ಬೇಡಿಗೆ ಬಿರಾಡ ಬಿಟ್ಟಿಗಳಟ್ಟುಳಿಯಿಂ 
ಪ್ರಜೆಗಳು ಕಿಡಿಪರ್‌ (5ಕರಂ. ೬-೫): ಬಿರಾಡು: ೧. ಅವಳಿಗೆ ಅನ್ಯ 
ಬಿರಾಡಾಗುವರರೆಗೆ ಇದು . _ ಅಂದರೆ . _ ಅವಳು ರಾತ್ರಿ ಬಂದು. ಬೆಳಗು 
ಹರಿಯುವ ತನಕ ಇದ್ದು - ಮತ್ತೆ ನಿಷ್ಕ್ರಮಿಸುವದು ನಿರಾಬಂಧವಾಗಿ 
ಸಾಗಬಹುದಾಗಿತ್ತು. . (ೀಶಹ- 11, 0೪). ೭. ಯಿದಕೆ ನೀಉ ಪ್ರಾಕು 
ಕೊಡುವ ಗುತ್ತಿಗೆ ರೊಕ್ಕ ಬಿಟ್ಟಿ ಬಿರಾಡು (ಕ. ೫, ಕೊಳಗ. 6-00 ; 
3562), ಬೀಢಾರ : ಪಿ, ಬಟ್ಟಿ ಬೀಢಾರ ಸೇಸೆ ಮರನ ಬಿಟ್ಟಿ ಜೋಡಿ 
ಗ್ರಾಸ (ಹ್ಮಿ69. 090. ೩೬-೪೪; 1399); ಹಿರಿಯರ ಮನೆಯಿಂದ ಬಂದ 
ಬಿಟ್ಟಿ ಬೀಢಾರ ಮರದ ಬಿಟ್ಟಿ (ಕ. 111, ೬ನರೊ. ೭೦-೨೯; 1451), 
ವಿರಾಡ: ೭. ಅರಮನೆಇಂದ ಖಾಣಧಾನ್ಯ ಯೆತ್ತು ತುಪ್ಪ .., 
ಮುಂತಾದ ವೆಚ್ಚ ವಿರಾಡವನು ಕುಳಸರದಿಯಲಿ ತೆಕುವೆಊ (992. 
ಸಗ ೪೬-587 1408); ಗ್ರಾಮದಿಂ ಭಂಡಾರಕ್ಕೆ ತೆತ್ತು ಬಹ ಸಮಸ್ತ 
ಕುಳವರಿ ವಿರಾಡ ಕಾಣಿಕೆ ಬೇಡಿಗೆ ಹೊಂನು ... ಎಲ್ಲವನು ಕುಳವ 
ಕಡಿದು ಬಿಟು (ಎಕ. 111 (8), ಗುಂಡ್ಮುಶೇ- ೨೬-೧೬; 1506). 
ಬಿಡಾರದ ಊಳಿಗ ಎ (ರಾಜರು ಅಥವಾ ಅಧಿಕಾರಿಗಳು) ಬೀಡು 
ಬಿಟ್ಟಾಗ ಮಾಡುವ ಸೇವೆ: ಅರಮನೆಯಲ್ಲಿ ಸಮುಖದೊಳು ನಿತ್ಯ 
ಕಟ್ಟಳೆಯಲ್ಲಿ ನಡೆಯುವ ಊಳಿಗಗಳು ಹಾವುಗೆಯ ಊಳಿಗ, 
ಬಿಡಾರದ ಊಳಿಗ . . . ಚಾವಡಿಯ ಕಾವಲ ಊಳಿಗ (ಮುಖಂ. 1, ೪೬). 
[ದೇ.॥ ತಮಿ. ಮಲ. ವೀಟಾರಮ ತುಳು. 
ಬಿಡಾರ, ಬಿಡಾರು./ಮರಾ. ಬಿಡಾರ್‌, ಬಿಢಾರ್‌] 
ಬೀಡಿ (ನಾ). ಹೊಗೆಸೊಪ್ಪನ್ನು ಹದಮಾಡಿ ಎಲೆಯಲ್ಲಿ ಸುತ್ತಿ 
ಮಾಡಿದ ಒಂದು ಬಗೆಯ ಸೇದುವ ಬತ್ತಿ ; ಚುಟ್ಟ ; ಹೊಗೆಬತ್ತಿ ; 
ಇಷ್ಟು ಸಣ್ಣಪ್ರಾಯದಲ್ಲೇ ಬೀಡಿ ಸೇದುತ್ತಾನೆ (ಫಗ ೦೯೧); ಕೊಡೆಯ 
ಮರೆಯಲ್ಲಿ ಬೀಡಿ ಹೊತ್ತಿಸಲು ಅನುವಾಗುತ್ತಿತ್ತು (ಮುಲನು. ೩೪೩). 
ಬೀಡಿಎಲೆಮರ ಎ ಬೀಡಿ ಕಟ್ಟಲು ಬಳಸುವ ಎಲೆಗಳನ್ನು 
ಬಿಡುವ ಒಂದು ಬಗೆಯ ಮರ : ಕಂಬಳಿಕರೀಮರ, ಬೀಡಿಎಲೆಮರ, 
ತೂಪ್ರ, ತೂಬರೆ (ಮೈ8ಗಿ. ೩೦-೬೦೪). [.- ಹಿಂ. ಬೀಡೀ) 
ಬೀಡಿಕೆ. ಬೀಡಿಗೆ (ನಾ). ೧. ನಿವಾಸ; ವಾಸಸ್ಥಾನ: ಹಂದರಹಾಳು 
ಕಿತ್ತನಕೆಆಕಿ ಬೀಡಿಕೆಯಾಗಿ ಸುಖಸಂಖಥಾವಿನೋದದಿ ನಡೆಯುತ್ತ. 
ಮಿರೆ (ಮೇರಿಯ ೦೩೮, ೨-೨೯; 1192); ಸತ್ಯದೆಳ್ತರಕೆ ನಿವಾಸಮಾದ 
ಶಿವಭಕ್ತಿಗೆ ಬೀಡಿಕೆಯಾದ . . , ಪಂಪೆಯನೇಂ ಪೊಗಳಲ್ಕೆ ಬರ್ಕುಮೇ 
(ಕೂಪ: ೪0) ; ದಾನವರ ವನವದು ಮೃತ್ಯುವಿನ ಬೀಡಿಕೆ ಮಹಾಹಿಯ 
ಹುತ್ತ ($೫. 00-08-98). ೨. ಅತಿಥಿಗಳು ಇಳಿದುಕೊಳುವುದ 
ಕ್ಕಾಗಿ ವ್ಯವಸ್ಥೆ ಮಾಡಿರುವ ಭವನ; ಅತಿಥಿಗೃಹ: ಆತನತಿ 
ಪ್ರೀತಿಯಂ ಮಾಡಿ ತನ್ನರಮನೆಯ ಸಮಾಪದೊಳ್‌ ಬೀಡಿಕೆಯಂ ಕುಡೆ 
ಕುಮಾರನಲ್ಲಿರುತ್ತರ (ಫ್ರಕ್ಕಾಸ್ತ. ೩-9೩ ವ) ; ಪ್ರಧಾನಿಗಳಿಂದ ಬೀಳ್ಕೊಂಡು 
ಶ್ರೀನಿವಾಸನಾಯಕ ತನ್ನ ಬೀಡಿಕೆಯ ಕಡೆ ನಡೆದ (ಶೇಶುಕೂ- ೦೭). ೩. 
(ಪರಸ್ಕಳದವರು ಇಳಿದುಕೊಳ್ಳುವ) ವಸತಿ ; ಬಿಡದಿ; ಬಿಡಾರ: 


೦೦೩) - 


ಬುಡಾರ; ತೆಲು. 


ಬೀಡಿಕೆಗೊಳ್ಳು 


ಮುನಿಗೆ ಬೀಡಿಕೆಯಾಯ್ತು ವರವೈದೇಹನಗರದಲಿ (ತೊರಂ- 
9-0೨-೨೬) ; ನಂದಾದಿಗಳು . . - ವನದೊಳಗೆ ಬಿಟ್ಟರು ವಿಸ್ತರದ ಬೀಡಿಕೆಯ 
(ಾಗ- ೦೦-೩೬-೦೪) ; ದೇಶದೇಶದಿಂದ ಬಂದಾರೆ ದೊಂಬಾರು ಬಿಟ್ಟಾರೆ 
ಜೀಡಿಕೆಯ (೩ಗೀತ- ೪೬). ೪. ಶಿಬಿರ ; ಪಾಳೆಯ ; ಠಾಣ್ಯ : “ನಿವೇಶಃ, 
ಶಿಬಿರಂ- ಈ ೨ ಬೀಡಿಕೆ” (ಹರಾಯು. ೭೫-೨೪೮) ; ಬಾಡಿದುತ್ತಾಹದ ವಿತಾಳದ 
ಬೀಡಿಕೆಯ ಬೇಳುವೆಗೆ ಬೆಬ್ಬಳೆವೋದನಾ ಪಾರ್ಥ (ಕುವ್ಮಾಕ. ೦೪-೦೦) ; 
ಎತ್ತಿದುದು ಯಾದವರ ಬೀಡಿಕೆ ಮೊತ್ತದಲಿ ಹೂಡಿದವು ಭಂಡಿಗೆ (ರಾಗ: 
೦0-೬೬-೪೦): ೫. ನೆಲಸುವುದು; ವಾಸ್ತ ನವ್ಯ ; ಮೊಕ್ಕಾಮು : ಕೂಡ 
ನೆಟ್‌ ಚತುರಂಗಬಲದಲಿ ಬೀಡಿಕೆಯ ಕೆ ಕೊಳ್ಳ ೈದಲ್ಲಿಗೆ ಮೂಢ ಬಂದನು 
ಕೇಡ ಕರೆಯಲು ತನಗೆ ಬೇಗದಲಿ (ಸೂಕ. ೨೬-೦೦) ; ಆ ನದಿಯ 
ಕಂಡಘವನೌಘಕೃಶಾನು ಪರಿತೋಷದಲಿ ನಮಗೀ ಸ್ಥಾನವೇ ಸಾಕೆಂದು 
ನಿಶ್ಚಯಿಸಿದನು :ಬೀಡಿಕೆಯ, (ತೊರಂಾ. ೩-೦-96) ; ರೂಢಿಯೊಡೆಯನು 
ತನಗೆ ಹಳ್ಳಿಯ ಗೌಡನಲಿ ಬೀಡಿಕೆಗೆ ನೆಲನನು ಬೇಡಿಕೊಂಬಂತಾಯ್ತು 
(ann. 6-0೯-೦೬). ಬೀಡಿಗೆ: ೨. ಬಿರ್ದಿನರು ನಮಗವರಾರಯಲ್ಕೆ 
ಬಡಿಸುವೆನು ಬಾಣಾವಳಿಯ ಬಿಸಿಯಡಿಗೆಗಳನಂತಕನ ಪುರದಲಿ ಕೊಡಿಸು 
ವೆನು ಬೀಡಿಗೆಯ (ಯರನಾ. ೩೬)- [ಬೀಡ್ಕು + - ಇಕೆ] 

ಬೀಡಿಕೆಗೊಳ್ಳು (ಕ್ರಿ) - ತಂಗು ; ಬಿಡಾರ ಮಾಡು: ನಮ್ಮ ಗುಪ್ತ 
ಚಾರರು ಅಲ್ಲಿ ಆ ಗಡುವಿನ ಪರ್ಯನ್ಹ ಬೀಡಿಕೆಗೊಂಡಿರುವರು (ಕಲ್ಕಿ6- 
09-0೨). [ಬೀಡಿಕೆ -- ಕೊಳ್ಳು, (ಕೊಳ್‌)] 

ಬೀಡಿಗೆ " ಬೀಡಿಕೆ' ನೋ. 

ಬೀಡಿಳಿ (ಕ್ರಿ). -ಬೀಡಿಕೆಗೊಳ್ಳು : ಆ ರಣಧೂಳಿಖಾನ ಬಲು 
ವಾದ್ಯರವಕೆ ಒಡೆಯಲು ಬ್ರಹ್ಮಾಂಡ ಚೆನ್ನಪಟ್ಟಣದ ಮುಂಗಡೆ ಬೀಡಿಳಿದನೇ 
ವೇಳ್ವೆ (ಕಂಠ0- 0೨-೬). [ಬೀಡ್ಕು 4 ಇಳಿ, (ಆಇಟ)] 

ಬೀಡು, ' ಬೀಟೆ, 'ನೋ. 

ಬೀಡ್ಕು, ಬೀಡೆ, ಬೀಳ್ಕ್‌, ಬೀಳ್ಕು, ಬೀಟ್‌. ವೀಡು (ನಾ). 
೧. ಆವಾಸ; ನೆಲೆ; ಬಳವೆತ್ತ ಮದನನರಮನೆ ವಸಂತನ ಬೀಡು 
4. ಎನಪ್ಪ ಕೇಳೀವನಕ್ಕೆಯ್ತಂದನ್ನು (sm. a); 
ರೋಷಗ ಬೀಡು ಭೀಮನ ಕಂಡು ಧರ್ಮಜ ಬೇಡಿಕೊಂಡನು 
ತನ್ನ ಕೊರಳಿನ ಬೆರಳ ಸನ್ನೆಯಲಿ (ಕುಣತ: ೧೫-೫). ೨. ನಿವಾಸ; 
ಮನೆ; ಗೃಹ : “ಮನೆಯೊಳಂ ಬಿಡುವ ಭಾವದೊಳು ಬೀಡಕ್ಕು” 
(5ಲನುಂ. 63); ದುರ್ಯೋಧನನಂ ಬಿಃಡಿಂಗೆ ಪೋಗಲ್ವೇಟ್ಟು (ಕಂಶಣ. 
೨-೪ ನ); ತಾಂಬೂಲಾದಿ ದಾನಸನ್ಮಾನಪುರಸ್ನರಮವರ ಪೂರ್ವವೃತ್ತಿ 
ಯುಮಂ ್ಹಕಮ್ಮವಟ್ಟಿಯುಮನಿತ್ತು. ಬೀಡಿಂಗೆವೋಗಿಮೆಂಬುದುಂ 
(ಸುಕುಶಾ, 3-೦೩ ನ). ೩. ತಂಗುದಾಣ; ಬಿಡದಿ; ಬೀಡಾರ: ಅಪರಾಜತಂ 
ಯಥೋಕ್ತಪ್ರತಿಪತ್ತಿಯಿಂ ದೂತನಂ ಬೀಡಿಂಗೆ ಪೋಗಲ್ವೇಟ್ದುಂ (ಉತ. 
3-33 ನು. ೪. ವಾಸ್ತವ್ಯ; ಠಿಕಾಣಿ; ಮೊಕ್ಕಾಮು :; ಬೀಡನೆಲ್ಲಿ 
ಬಿಡುವಮೆನೆ ನಿಮ್ಮಯ್ಯಂ ಧೃತರಾಷ್ಟ್ರನ ಬೆಸದಲ್‌ ಮುನ್ನಮೆ 
ಮಾಡಮಂ ಸಮೆದಿಟ್ಟಿನಲ್ಲಿಗೆ ಬಿಜಯಂಗೆಯ್ಕಿಮೆನೆ (ಕಕರಣ. ೩-೨ ವ): 
೫. ಸೈನ್ಯದ ಶಿಬಿರ, ಪಾಳೆಯ: ಎರಡುಂ ಪಡೆಯ ನಾಯಕ 
ರಪಹಾರತೂರ್ಯಂಗಳಂ ಬಾಜಿಸಿ ತಮ್ಮ ತಮ್ಮ ಬೀಡುಗಳ್ಳಿ ಪೋದರ್‌ 
(ಕಂಸಳಾ. 00-039 ವ); ನಿನ್ನ ಮುಳಿಸಿನ ಬೆಂಕೆಯಿಂ ಪೊಶ್ಚಿ ಪೊಗೆದುರಿವ 
ಪಗೆವರ ಬೀಡಿನಂತೆ ಸುತ್ತಲುಂ ಪೂತ ಮುಳ್ಳುಟ್ಟುಗದ ಮರಂಗಳೊಳಂ 

- ಬಿನದಕ್ಕೆ ಪಕ್ಕಾದ ಬನಮುಂ ನೋಡಲ್ವೇಟ್ಟುದು (ಕಲಕ: ೪೯): 

ಗುಡಿಗಳನು ಬಿಡಿಸಿದರು ಲೋಹದ ತಡಿಕೆಗಳನಳವಡಸಿ 'ಬೀಡಿನ ನಡುವೆ 
ರಚಿಸಿದರವನಿಪಾಲನ ರಾಜಮಂದಿರವ (ಕುಠ್ಶಾರೀ- ೧-೩೦)- ೬. ಸ್ಟ್‌ ಸ್ಥಳ; 
ಜಾಗ; ಭೂಮಿ; ನಡೆವ ಬೀಡಿನೊಳೊಂದೊಟ್ಟೆ ಫೊಲಂಬುಗಟ್ಟು 


೬೫೦೭ 


46 


ಬೀಡ್ಕು 


ಬಂದಾಡುತ್ತಿರ್ದುದನತಿದೂರದೊಳ್‌ ಕಂಡು (ಶುಕತಂ. 00-6); ಗಾಡಿಗನೆ 
ನಿರಲೀಸಲಾಗದು ಬೇಡಬೇಡಾವಂದದಿಂದೀ ಬೀಡಿನಲಿ ಹೊಜವಡಿಸಿಯತ್ತಲೆ 
ತಗುಳುವುದು ಮತವು (2ಸಫ್ರ- 9೩-83); ಮಲೆಯ . ಬೀಡಿನೆದೆಯ ಮೇಲೆ 
ದಟ್ಟಗಾಡು ಹಬ್ಬಿರೆ (೪84. ೪೨-೫). ೭. ಸೀಮೆ; ರಾಜ್ಯ ; ಪ್ರಾಂತ್ಯ ; 

ಮಾಗಬ್‌ನಾಡ ರಾಜವೊಟಲ ಬೀಡಿನೊಳ್‌ ಸುಖಸಂಕಥಾವಿನೋದದೊ್‌ 
ಪ್ರಿಥುವೀರಾಜ್ಯಂಗೆಯುತ್ತುಮಿರೆ (ಎಕ. ೪. ಠಾಗಮಂ.- 80.೭; 972); ಅಸುರ 
ವಿಭಾಡ ನಸುನಗುತುಗ್ರವೈಷ್ಣವಬಾಣವನು ಬೆಸಸೆ ಅಮರರ 
ಬೀಡಿಗಭಯವ ಕೊಡುತಲಡಗಿಸಿತಾ ಶಿರತ್ರಯವ (ತೊರರಾ. ೩-೬-೨4); 
ನಡೆದುದು ನಾಡು ಬೀಡು ಗುಡಿ ಗೋಹುರಗಳ* ಪುಡಿಯೇಲ? (88೨. 
೨-೦೦೩)- ೮, ಸೈನ್ಯ; ಪಡೆ: ಮಹಾಸಾಮಂತರ ಪದಿರ (ಪ್‌ 
ಗಳಿಂದಮಗುರ್ವಾಗೆ ನಡೆವ ಬೀಡಿಂಗೆ ಬೀಡುವಿಡಲ್‌ ನೆಲನುಂ . . . ಆನೆ 
ಗಂಬಕ್ಕೆ ಪೆರ್ಮರಂಗಳುಮಾ ಪಡೆಗೆ ನೆಜಕಿಯವೆನಿಸಿ (ಕರಣ. ೯-೦೦೪ ವಃ 
ದಾಂಟಿದುದು ಕೃಷ್ಣನ ಬೀಡು ಕಳಿಂದಕನೆ, [ಯಂ (8ಗರಿ: 0೬-೭೦); ಬೀಡು 
ನಡೆಯಲಿ ಮುಂದೆ ಮತ್ಸ್ಯನ ನಾಡಿನೊಳು (ಕುತ್ಮಾರಿ,. 9-39). ೯. 
ಒಕ್ಕಲು : ಮೂವತ್ತಾರು ಬೀಡುಗಳುಂ ಸೆಟ್ಟಿಯರುಂ ಸೆಟ್ಟಿಗುತ್ತರುಂ 
(ಮುಂಡಾ, 1x, ೨೯೮), ೧೦. ಪರಿವಾರ ; ಪರಿಜನ : ಬೀಡಂ ಪೆಳಗೆ 
ಬಪ್ಪಂತು ನಿಯಮಿಸಿ ಪಯಣದಿಂ ಬಂದು (ಕಾಫುಂಘು- 39) ; ಪಡೆವಳನಂ 
ಬರಿಸಿ ಬೀಡೆಬಿಮರ್ಚನಾದ್ರವ್ಯಂಬೆರಸು. ಪೊಜಮಡುವಂತೆ ಸಾರೆಂದು 
ನಿಯಮಿಸಿ (ರರ್ಣಾಮ್ಮ. 0-೬೨) ; ಬೀಡು ಕಾಣಿಕೆಯಿತ್ತು ಕಂಡುದು ನಾಡೆ 
ಕಾಣಿಸಿದನು ಪುರೋಚನ (ಕುನ್ನಾಆ. 6-09). ೧೧. ಮರ. ಗಿಡ. ಪೈರು 


ನಂತಾದುವುಗಳು. ಒಂದು ಸಲಕ್ಕೆ ಬಿಡುವ ಫಲ್ಲ ಫಸಲು 
ಮುಂತಾದುವು: ಹಣ್ಣು-ಹಂಪಲು, ಕಾಯಿ-ಕಸರು ಮೊದಲಾದುವುಗಳ 
ಮೊದಲನೆಯ ಬೀ: 


ೀಡನ್ನು ಮಠಕ್ಕೆ ಮಾಸಲೆಂದು ನೀಡುತ್ತಾನೆ (ಕನ್ನಡಾ: ೬), 
೧೨. (ಹಿಂದೆ ಮನೆಯ ಮೇಲೆ ಹಾಕುತ್ತಿದ್ದ ಸ) ಒಂದು ಬಗೆಯ ತೆರಿಗೆ, 
ಸೆಟ್ಟಿಯರ್ಗಂ ಪನ್ನಸಿಗರ್ಗ್ಗಂ ಗಾವುಣ್ಣಗಳ್ಳೆಂ ಬಿಟ್ಟಿ ಕೊಟ್ಟಣಂ ಬೀಡು ಬೆಸು 
ಪೊಜಿಗು (3922- 121, ೭೭-೨೬; 002); ವೀರಭದ್ರದುರ್ಗ್ಗದ ಅಠ್ಮವಣೆಗೆ 
ತೆಣುವ ಬೀಡು ದೇವಸ್ಥಾ: ನದ ಅರೆವಾಸಿ ಊಳಿಗಮಾನ್ಯ (ಎಕ. 111, ಶ್ರೀರಂಗ. 
೦೦೦-೦೬೪; 1784). ೧೩. “ತೆರೆಯುವುದು: ಬಿಡುವುದು : 'ಕಣ್ಬೀಡು'. 
"ಕಿಸುಗಣ್ಬೀಡು' ಪರಾ. ೧೪. (ಬಾಣದ) ಎಸೆತ; ಪ್ರಯೋಗ: 
ಮಾಸಾಳ್ಗಳಂತೆ ಬೀಡೆನುತ್ತುಂ ಹರಕಾಅರಂತೆ ಕಂಸೆನುತ್ತಂ (ರರ್ಮಾಮ್ಮ- 
೨-೬೦). "ಅಂಬುವೀಡು' ಪರಾ. ಬೀಡ್ಕೆ : ೪. ತತ್ಪುರದ ಭವಿಕತರ 
ಮಾದ ಮಠದಲ್ಲಿ ಬೀಡೆಯ ಬಿಡಿಸಿ ಸಾಂಗಮೆನೆ ಸತ್ಯರಿಸುತಂ (ರುಪ. 
3೬೯೨). ಬೀಳ್ಕ್‌ ; ೨. "ಬೀಳ್ಕೊಳ್‌' ಪರಾ, ಬೀಳ್ಕು ; ೨. 
“ಬೀಳುಕೊಳ್‌' ಪರಾ. ಬೀಟ: ೨. "ಬೀಟಕ್ಕೊಳ್‌' ಪರಾ. 
೬. -ಬಿತ್ತುಬೀಲು? ಪರಾ. ವೀಡು: ೨. ರಾಜಪುರುಷರ್ಮ್ಮನೆ. 
ಗಳೊಳ್‌. ವೀಡಿಲ್ಲಾದದು ರಂಜದತ್ತಂ ರಾಜಶ್ರಾವಿತಂ ಸಪ್ತಮ 
ಮರ್ಯಾದೆ. ತಾಂಬ್ರಶಾಸನಂ ಭುಕ್ತಾನುಭೋಗಂ (Sa: XIV; oo” 
138); ವೀಡಿಲ್ಲಾದದು ಕೂಟ್‌ಲ್ಲಾದದು ತೆಣ್‌ಯುಂ (೩. ೫೪, 
೦೯೦-೩೦; 725). ೭. ಮಂಡಳಿಸಾಸಿರದೊಳಗಣೆಡೆಹಳ್ಳಿಯ ವೀಡಿನೊಳ್‌ 
ಸುಖಸಂಕಥಾವಿನೋದದಿಂ ರಂಜ್ಯಂಗೆಯುತ್ತಮಿರಲ್‌ (ಏಕ. ೪, ಕನನೊ. 
೯೩-೦೬; 2315); x x x ಹಳ್ಳಿಯ ವೀಡಿನಲು ಸುಖಸಂಕಥಾವಿನೋದದಿಂ 
ರಾಜ್ಯಂಗೆಯ್ಯುತ್ತಿರೆ (ಎಳ. ೫11: ಶಿನನೆೊ. ೩೪-೩೬: 1222). 

ಬೀಡುವೀಡು, ಬೀಡುಬೀಡು (ದ್ವಿರುಕ್ತಿ): ನಾಳೆ ಕಾಳಿಗಮೆಂದು 
ಪಡೆವಳರ್‌ ಪೋಗಿ ಸಾಲ್‌ಮೆಂಬುದುಮವರ್‌ ಬೀಡುವೀಡುಗಳ್ಳಿಲ್ಲಂ 
ಸಾಜದುಗಳ್‌ (ಶಪಥ. ೦೦-೩9 ವ); ಬೀಡುಬಿ:ಡೊಳಗೆಲ್ಲಮಾ ಸಂಭ್ರಮಂ 
ಕೂಡೆ (೫05ರ. ೫-೦೦). ಬೀಡಂ ಬಿಡಿಸು, ಬೀಡ ಬಿಡಿಸು-೧. ಬಿಡಾರ 


ಬೀಡ್ಕು 


ಹೂಡುವಂತೆ ಮಾಡು: ತಂಗುವಂತೆ ಮಾಡು: ಕಡುಪಗಲಾದುದು 
ಬೀಡಂ ಬಿಡಿಸುವುದೀ ಪುಣ್ಯನದಿಯ ತಡಿಯೊಳ ದೇವರ್‌ (6ಂಪು. ೦೦-೬೭): 
ಮಧುಸೂದನಂ ಮಧ್ಯಮಾರ್ಗದೊಳೊಂದು ಕೊಳನಿರಲ್ಯಲ್ಲಿ ಬೀಡಂ ಬಿಡಿಸಿ 
ನಸುನಗುತೆ ರುಕ್ಮಿಣಿಯೊಳಿಂತೆಂದನು (ಕರಾ. ೩-1 ೨. ದಂಡಿನ 
ಠಾಣ್ಯವನ್ನು ಹೂಡು ; ಪಾಳೆಯ ಹೂಡು : ಶರಧಿಯ ಗಾಡಿಕೆಯ | , 
ಕಳಿದೆಂತು ಮುಂದಕೆ ಬೀಡ ಬಿಡಿಸುವೆವೆಂತು ಲಂಕಾಪುರವನೀಕ್ಷಿಪೆವು 
(65009- ೩-೦-೦೯). ಬೀಡಂ ಬಿಡು, ಬೀಡ ಬಿಡು-೧. ವಸತಿ ಮಾಡು; 
ತಂಗು: ಆರುನುಂ ಬಟ್ಟೆವೋಪರ್‌ ಬೀಡಂ ಬಿಟ್ಟಿರ್ದರ್‌ ನೀಅೌಿಸು 
ವರಪ್ಪುದಣಿಂದೆ ಚರಿಗೆವುಗುವುದೆಂದೊಡೆ (ತಕ್ಕಾರಾ. ೪-೩) ; ಚತುರ್ವೇದ 
ಪಾರಗರ ಮನೆಯ ಮುಂದಣ ಚತುಶ್ಶಾಲೆಯೊಳ್‌ ಬೀಡಂ ಬಿಟ್ಟು 
ಧರಾಮರವೇಷದೊಳೊಂದುವರುಷಮಿರ್ಪನ್ನೆಗಂ (ಶಂಕರಾ ೩-೨೨ ನ); 
ಬನದೊಳಗೆ ಬೀಡ ಬಿಟ್ಟ ನಿಮಿತ್ತವನ್ಯಾಯಕೋಟಿಯಂ ಮಾಡಿ . . . 
ಮತ್ತೀಗ ಬೇಡ ಕೋಪವನುಡುಗು ತಂದೆಯೆಂದಡೆ ನಿನ್ನ ಕೋಡ 
ಕೊಣಿಯದೆ ಬಜ್‌ದೆ ಬಿಟ್ಟಪೆನೆ (೩8 
ವನ್ನು ಹೂಡಂ; (ಸೈನ್ಯದ) ಶಿಬಿರವನ್ನು ಹಾಕು : 
೬೬ . ಕುರುಕ್ಷೇತ್ರದ ಪೂರ್ವದಿಗ್ಳಾಗದೊಳ್‌ ಪ್ರಳೆಯಂ ಮೂರಿವಿಟ್ಟಂತೆ. 
ಬೀಡಂ ಬಿಟ್ಟು (ಶಂಠರಾ. ೦೦-೩೦ 2); ಇರುಳಿಲ್ಲಂ ಬಂದು ಬೀಡಂ 
ಬಿಡುವ ಕಟಕಮಂ ಕಂಡನಾಗಳ್‌ ನರೇಂದ್ರಂ (ಕಾರಂಉ- ೪೩3); ಹಿಂಗದೆ. 
ತಳತಂತ್ರಸಹಿತೈದಿ ನೆಜಿ ಶಿವಗಂಗೆಯೊಳಗೆ ಬೀಡ ಬಿಟ್ಟಿ (ಕುತರಿ- ೦೦-೩೭). 
ಬೀಡನೆತ್ತು ಇ ಬಿಡಾರವನ್ನು ತೆಗೆ : ಮಜುದಿವಸಂ ಬೀಡನೆತ್ತಿ ಕತಿವಯ 
ಪಯಣಂಬೋಗಿ (6ರ್ಮಾಕ್ಕು- ೦-೨೦೬); ತೊಳಪ ಜಿನಚೈತ್ಕಾಲಯಂಗಳ 
ನಳವಿಗಳದತಿಭಕ್ತಿಯಲಿ ತಾನೊಲಿದು ಪೂಜಿಸಿ ಬೀಡನೆತ್ತಿದರು (ಳ್ಳ. 
0೪-೨0). ಬೀಡಿನ ಮನೆ = ಅತಿಥಿಗಳು ಇಳಿದುಕೊಳ್ಳುವ ಸಳ; 
ವಸತಿ; ಬಿಡಾರ : ನಿನಗೆ ಸಾಕಿನ್ನೇಕೆ ಬೀಡಿನ ಮನೆ ವೃಭಾ ಬೇಜಕೊಂದು 
ಸಂಕಲ್ಪನೆಯ ಬಿಡು (ಶ್ರರುಂ. ೩-೩೦). 

[ ದೇ.॥ ತಮಿ, ಮಲ. ವೀಟು; ತುಳು, ಬೀಡು ; ತೆಲು. ವೀಡು ] 


- ಬೀಡ್ಕು. ಬೀಳ್ಕ್‌, ಬೀಳ್ಕು. ಬೀಟ್‌ (ನಾ). ೧. ನಿಷ್ಪ್ರಯೋಜಕ 


ವಾದುದು ; ನಿರರ್ಥಕವಾದುದು : "ಬೀತುದೆನೆ ಬೀಕಲೆನೆ ಬೀಡಾದುದಕೆ” 
(ಕಟ. 60). "ಬೀಡಾಡಿ' ಪರಾ. ೨. ಸಾಗುವಳಿಯಿಲ್ಲದ ಭೂಮಿ ; 
ಬಂಜರುನೆಲ: 'ಬೀಡು ಪ್ರದೇಶ' ಪರಾ. ಬೀಳ್‌್‌; ೩. ಅಲ್ಬವಾದುದು; 
ಕ್ಷುದ್ರವಾದಂದು : 'ಬೀಳಾಸೆ' ಪರಾ. ೪. ತಪ್ಪು; ದೋಷ : ಪತ್ರಿಕೆ 
ಯೊಳೆಡಹಿ ಬರೆದಕ್ಕರದ ಬೀಳಿರ್ದೊಡದಲ್‌ಂದೆ ಕೆಡುವುದಗ್ಗದ ಕಜ್ಜಂ 
(46೫. ೩೦-೭೨). ಬೀಳ್ಳು: ೧. ಹೆರಿಗೆಯ ನೋವಿನ ಹುಯಿಲುಗಳೆಲ್ಲಂ 
ಮಕ್ಕಳ ಪುಟ್ಟದೆ ಬರಿ ಬೀಳೆಲ್ಲಂ (ಕೂರುನಾ. ೦೩-೨೦೪); ಕಗ್ಗಂಟಾಗಿ 
ಪರಿಣಮಿಸಿದರೆ ಅಸಂತೋಷ! ಬಾಳೇ ಬೀಳು (ತಂದುಟ. ೪8). ೨. ಹುಲುಗಲ | 4, 
ಯಾಯ್ಯಗಾವುಣ್ಣ ಬಿಟ್ಟ ತೋಟ ಸಲಕಾಲ ಬೀಳಾಗಿರಲು (28: ಸ1-119 
6086-8೬; 2100); ಗುತ್ತಿಯ ದಾರಿಯ ಬೀಳು ೧೩ ಸಿಂಗಟಿಗೆರೆ ಬೀಳು 
(ಎಕ va, ಸೊಕು. ೪೬೫-30; 1577) : ಮನೆಯೆಲ್ಲ ಹಾಳು, ನೆಲವೆಲ್ಲ 
ಬೀಳು, ಈ ಬಾಳು ಗೋಳು ಗೋಳು (ತಂದ್ರಮ.೩-೭). "ಬೀಳುದಂಡು', 
“ಬೀಳಂಭೂವಿಂ' ಪರಾ. ೩. ಪೇಳಲಿನ್ನೆನಿತೆದುರಿಗರಿದರು ಬೀಳ ನುಡಿವದ 
ಬಿಡದ ಪಕ್ಷವ ತಾಳಿದಳು ಏನಾದಡುಳಿವೆಯ ನಿಮ್ಮ ನೃಪಸುತೆಗೆ (ಜರಾತೂ- 
0೬-೬೬); ಅರಿಯಾ ಬಗೆಯಂ ಬೀಳೆಂದಾವುದಂ ಕಾಯದೆಳ್ವರು ಉಯ್ವಾತಂ 
ಕಾಡೊಳಿಲ್ಲಾದನಲೆವಂ ಕುರುಡಂಬೊಲೆ (ಸ9ನಂದ. ೦೪-೩); ಹಾಳರ್ಧ 
ಹೊಲೆಯರೆಂದೂ ಬೀಳರ್ಧ ಹೆಣ್ಣು ಎಂದೂ ಹೋಳು ಹೋಳಾಗಿಹುದು 
(ಗೆಂ- wt). ೫. ಹೀನಸ್ಥಿತಿ: ಹೆಂಗಸರಾಗಿರುವುದರಿಂದ ನಮಗೆ 
ಅಗೌರವ, ನಮ್ಮ ಬೀಳು (890ರ: 11, ೨0೫). ೬. ಹಾಳು; ಶೂನ್ಯ: 


40 


೬೫೦೮ 


ಬೀಡುಗಾಲು 


ಬೀಳುವಳ್ಳಿ' ಪರಾ. ಬೀಟ್‌; ೨. ಬೀಬ್ಯಳ್‌, ಬೀಡುಗಳ್‌, 
ಬೀಳ (ತರ್ಮಾತು, 38೩ ಶ್ರಯೋ). 'ಬೀಬ್ನಿಲಿ ಪರಾ. ೬. 
'ಬೀಬ್ಬಿಡಿಸು' ಪರಾ. ಗ 
ಬೀಡು ಬೀಳು, ಬೀಳು ಬೀಳು ಜಾ (ನೆಲವು ಹಾಳಂ ಬೀಳು ; 
ಬಂಜರಾಗು : (4): ಹೀಗೆ ಹೊಲಗಳೆಲ್ಲ ಕರಿಕೆಯನ್ನು ಬೆಳೆಯಿಸಿಕೊಂಡು 
ನಿಂತರೆ ಕೆಲವು ದಿನಗಳಲ್ಲಿ ಅವು ಬೀಳು ಬೀಳುವಂತಾದೀತು! (ಮತ್ತೆ. 
90): ಐದು ವರ್ಷಗಳೊಳಗೆ ೧೫ ಚದರ ಮೈಲಿ ವಿಸ್ತೀರ್ಣ ಬೆಂಗಾಡಾಗಿ 
ಬೀಳು ಬಿದ್ದಿತು (ಜಸುಕೂ. ೨೨), ಬೀಳ ಮಾತುಎಅಲ್ಪವಾದ ಮಾತು: 
ಬೀಳ ಮಾತಿಗೆ ಬೆದರಿ ನಿಲುವರೆ (ಉಕ್ಕೋಶ್ರ. ೧-೫-೭), 
[ದೇ.॥ ತಮಿ. ಪೀಟು; ತೆಲು. ಬೀಡು, ಬೀರು] 
ಬೀಡ್ಕು (ನಾ). ಎರಕ ಹೊಯ್ದ ಕಬ್ಬಿಣ; ತಾಂಡಮುಳ ; ಈ ರೀತಿ 
ಯಿಂದ ಬೀಡು ಅಂದರೆ ಹೊಯಿದ ಕಬ್ಬಿಣವು ಹುಟ್ಟುವದು (ಕುಂಂಯ. 
೬-೦೪); ಈ ಕೊಳಿವೆಗಳನ್ನು ಬೀಡೆಂಬ ಹೊಯ್ದ ಕಬ್ಬಿಣದಿಂದ ಮಾಡಿರುವ 
ಕಾರಣ (ಮುಖಯ. 
[+-ಮೆರಾ.. ಬೀಡ್‌ ; ತುಳು. ಬೀಡು. ಬೀಡ್‌ ; ತೆಲು, ಬೀಡು] 
ಬೀಡುಂದಾಣ, ಬೀಡುದಾಣ. ಬೀಟುಂದಾಣ, ಬೀಟಿಸ್ವಣ (ನಾ). 
೧. ಬಿಡಾರ ಮಾಡುವ ಸ್ಥಳ; ವಿಶ್ರಾಂತಿ ಪಡೆಯುವ ಸ್ಥಳ; 
ತಂಗುದಾಣ : ನಾಡೊಳ್‌ ನಗರಗ್ರಮಂಖೇಡಂಖರ್ವಡಮಡಂಬ 
ಪತ್ತನಮೆಂಬೀ ಬೀಡುಂದಾಣದೊಳೆಲ್ಲಿಯು ನೋಡುತ್ತುಂ (೪ನಂಪು. 
90-86); ತನಗೆ ನೀಡುಂದಾಣಮಾದ ಮಾಡದ ಪೆಜಗಣ ನಂದನವನದ 
ಮಾಕಂದಭೂರುಹದ ಮಂದಚ್ಛಾಯೆಯೊಳ್‌ (ಅನಂಘು.. ೧೦-೨೪೯5) 
ಬೀಡುದಾಣ : ೧. ಬೀಡುದಾಣಂಗಳೊಳಿಕ್ಕಿದ ಬಳ್ಳಿಗಾವಣಂಗಳೊಳಂ 
ನನೆಯ ಜೊಂಪಂಗಳೊಳಂ ವಿಶ್ರಮಿಸುತ್ತುಂ ಬಂದು (ಶುಶಕಾ. ೨-೪೭ ನ); 
ರಾಜಮಂದಿರಮಂ ಪೊಕ್ಕು ಸಕಲರಾಜಲೋಕಮಂ ಬೀಡುದಾಣಂಗಳ್ಳಿ 
ಪೋಗಲ್ವೇಟ್ಲು (ಕಾದಂಉ- ; ಮಯ ರಚಿಸಿದ ಬೀಡುದಾಣದ 
ಕೆಲದೊಳಾನೆಯ ನಿಲಿಸಿದನವನೀಶ (665. 33-೬). ೨. ನಿವಾಸ; 
ನೆಲೆ : ವಿವೇಕದ ಬೀಡುದಾಣವಾರ್ಪಿನ ಕಣಿಯೆನ್ನು ಬಣ್ಣಿಪುದು 
'ಭೂವಳೆಯಂ (ಎಳ: ೪1, ಶಿಕಾರಿ. ೦೨೪-೨೮: 1077) : ಜಗಮೆಲ್ಲಮನುಡುಗಿ 


ಸುಡುವ ಕಲ್ಪಾಂತಹುತವಹಂಗಿದಜಿಸ. ಕಣ್ಬೀಡೆ ಬೀಡುದಾಣವೆಂಬಂತೆ 
ಶೆಂಪಡರ್ದು ಕೆಂಡಮಂ. ಕೇಸುರಿಯನುಗುಟ್ಟಿ ಕಣ್ಗಳುಂ . . . 
ಭಯಂಕರಮಪ್ಪಿನಂ ಬಂದು (8ಗ0. $-೪೦ 5). ಬೀಟುಂದಾಣ : ೧. 


ಮಾನಂಬುಲು . . ಬೀಲುಂದಾಣಂ (ಕಣ್ಮಾನು. ೩೩ ಪ್ರಯೋ). 
ಬೀಟಿಸ್ತಾಣ ೭ ೧. ಬೀಡು 4 ತಾಣಂ, ಬೀಲಸ್ತಿಣಂ (ಕಲ್ಮಾನು. ೪ 
ಶ್ರಯೋ)- (ಬೀಡು, -- ತಾಣ] 

ಬೀಡುಕಬ್ಬಿಣ (ನಾ). ಎರಕ ಹೊಯ್ದ ಕಬ್ಬಿಣ: ತಾಂಡವಾಳ : 
ಎರಡನೆಯ ಮಹಾಯುದ್ಧದಿಂದೀಚೆಗೆ ವಿದ್ಯುಚ್ಛಕ್ತಿಯ ಉಪಯೋಗದಿಂದ 
ಬಿ:ಡುಕಬ್ಬಿಣ ತಯಾರಾಗುತ್ತಿದೆ (ಕವಿಕೋ, 111: ett). 

[ಬೀಡ್ಮು *- ಕಬ್ಬಿಣ (<ಕರ್ವೊನ್‌)] 

ಬೀಡುಕಾಜಿ (ನಾ). ಪಾಳೆಯದಲ್ಲಿರುವ ಸೈನಿಕ : ಹೊಮ್ಮೂಡಿಗೆಯ 
ಹೊದಣಿಗಳೆ ಬಿರುದಿನ ಬೀಡು[ಕಾಕಾಂ- ಗಾಡಿ]ಕಾಅರು ಬೀದಿವರಿದಟ್ಟೆದರು 
ಬಲಿಮುಖರ (ಕೊಠರಾ- ೬-೩೬-೦೦). [ಬೀಡ್ಮೂ + ಕಾಳ] 

ಬೀಡುಕೊಳ್‌ 'ಬೀಡುಗೊಳ್‌' ನೋ. 

ಬೀಡುಗಲಹ (ನಾ). ಬೀಡಿನಲ್ಲಿ ನಡೆಯುನ ಕಲಹ ; ಒಳಜಗಳ ; 
ಬೀಡುಗಲಹದ ಕೈದೊಳಸು ಕೊಂಡೆಸಗಿ ನಟಿಸಿತು ನಾಡುನಾಡಿನಲಿ 


(ಹುಕ್ಕಾ. 6-3) [ ಬೀಡ್ಕು * ಕಲಹ ] 
ಬೀಡುಗಾಲು 'ಬೀಟೆಗಾಲ್‌' ನೋ. 


ಬೀಡುಗೆಯ್‌ 


ಬೀಡುಗೆಯ್‌ (ಕ್ರಿ). ವಸತಿ ಮಾಡು: ತಂಗು: ತೃಣಜಲಸಮೃದ್ಧ 
ಮಾದೆಡೆಯೊಳ್‌ ಬೀಡುಗೆಯನ್ನು (ಕಾದಂಣ. 300). [ಬೀಡ್ಕು 4 ಕೆಯ್‌,] 

ಬೀಡುಗೊಳ್‌, ಬೀಡುಕೊಳ್‌, . ಬೀಡುಗೊಳಂ, ಬೀಳುಕೊಳ್‌, 
ಬೀಳುಗೊಳ್‌, ಬೀಳ್ಕೊಳ್‌, ಬೀಳ್ಕೊಳು, ಬೀಳ್ಕೊಳ್ಳು, 
ಬೀಟಿಕ್ಕೊಳ್‌ (ಕ್ರಿ). ೧. ವಸತಿ ಹೂಡು; ಬಿಡಾರ ಮಾಡು; 
ತಂಗು: ಬಿಡಬೇಡಣ್ಣೆಲೆ ಬೀಡುಗೊಳ್ಳೊಡೆನಸುಂ ಕಣ್ಣುಣಳೆಮ್ಮತ್ತೆ. 
ನೋಟ್ಟಡೆ ಮಾವಂ ಶತವೃದ್ಧಂ - . , ಎಂದತಿಜಾತಿಜಾರೆ ನುಡಿದ 
ಜಾರಂಗೆ ವಕ್ರೋಕ್ತಿಯಿಂ (ಸೂಸು. 6-09). ೨. ಶಿಬಿರವನ್ನು ಹಾಕು; 
ಠಾಣ್ಯ ಹೂಡು: ಬೀಡುಗೊಂಡಿರ್ವ ಕತ್ತಲೆಯ ಪಾಳೆಯಮೆತ್ತ 
ಲೋಡಿದುದೊ ನೋಡಿದೆನು (ಕೈಬಂಾ- ೨-೬೫)- ಬೀಡುಕೊಳ್‌ : ೩. 
(ಮನೆಯಿಂದ) ಹೊರಡಲು ನಿರೂಪವನ್ನು ತೆಗೆದುಕೊಳ್ಳು ; 
ಮುಂದೆ ಸಾಗಲು ಅಪ್ಪಣೆ ತೆಗೆದುಕೊಳ್ಳು: “ ಬೀಡುಕೊಂಡಂ 
-ಬೀಟಸ್ಕೊಂಡಂ * (ಕನುರ- ೦೯ ಶ್ರಯೋ). ೪. ಹೋಗಲು ೬ಸುವು 
ಮಾಡು; ಕಳಿಸಿ ಕೊಡು : “ಬಿಡುಗೆ ಬೀಡುಕೊಳ್ಳೆಂಬುದದು ಬೀಲಕ್ಕೊಳ್ಳೆ. 
ನಿಕ್ಕುಂ” (ಸೇನ: ೨2). ಬೀಡುಗೊಳು; ೧. ನಾನಾನಾಡು 
ಗಳಿಂದೆ ಬಿಜ್ಜೆವಳರುಂ ಕೈಗೆಯ್ತದೊಳ್ಳಾಣರುಂ ತೇನಂತೇನಮೆ ಬಂದು 
ಬೀಡುಗೊಳುತಂ ಮೈಸೂರಿನಲ್ಲಿರ್ಪುಗೊಂಡು (ಮೈಸೂರ. 
ಬೀಳುಕೊಳ್‌ ; ೩. ನೃಪತಿಯ ಬೀಳುಕೊಂಡಿನನಂದನನು . 
ಕುರುಭೂಮಿಗೈತಂದ (ಕುಠ್ಮಾರ್ರೋ" ೦-೦೪) ; ಬೀಳುಕೊಂಡನು ಮುನಿ 
ಬಳಿಕ ಭೂಪಾಲಕನ ಹರುಷದಲಿ ತನ್ನೃಪಬಾಲಕರು ಸಹಿತ (ತೊರರಾ. 
9-೯-೪4): ೪. ಲಕ್ಷೀಪತಿಯ ಕಮಲಜ ಬೀಳುಕೊಂಡನು (ಸಂಠಶೆ, ೩-೩೦); 
ಭೂಪಾಲನನು ತಿಳುಹಿದ ದ್ವಿಜೋತ್ತಮ ಬೀಳುಕೊಂಡನು (ಕಾಗ: 
90-0೬-50). ೫. ಬಿಟ್ಟು ಹೊರಡು: ಶಾಲಿಹೋತ್ರಾಶ್ರಮವನನಿಬರು 
ಬೀಳುಕೊಂಡರು ಮತ್ತೆ ಕಂಡರು ಬಾದರಾಯಣನ (1926: 00-0) - 
ಓ. ಇಲ್ಲವಾಗಂ ; ಕಳೆದು ಹೋಗು: ಕೀಳು ಮೇಲಿನ ಸೀಮೆ 
ನಿನ್ನಲಿ ಬೀಳುಕೊಂಡುದು (ಕನ್ಮಾಕ, 5-3೩): ಬೀಳುಗೊಳ್‌ : ೩. 
ನಾನೀ ಬಂಧನವ ಬಿಡಿಸಲೈ ಬಂದೆನು ಎಂದು ನಾರದ ಬೀಳುಗೊಂಡನು 
(೬ರ. 0-೬೦)- ೬. ' ಬೀಳುಗೊಳಿಸ್ಕು ' ಪರಾ. ಬೀಳ್ಕೊಳ್‌ ; 
೩. ಭಕ್ತವಚನಂಗಳಂ ಕೇಳಿಸೈ ಕಿವಿಗಳ್ಳಿ ಎಂದು ಬೀಳ್ಕೊಂಡು ಬಪ್ಪೆಂ 
(ಇಅರೆ. ರೇ. ೦೦೬-೦೦); ಮಲಗಿದ ಮುತ್ತಯನ ಬೀಳ್ಕೊಂಡು ಕೌರವರಿತ್ತ, 
ಸರಿದರು (ಕಣ್ರೋ. 0-00); ಮುಕ್ಕಣ್ಣನರಸಿಯ ಬೀಳ್ಕೊಂಡು 
ರತಿದೇವಿ , : , ಹೊಕ್ಕಳು ಕುಸುಮಾವತಿಯ (ನೋಜಕ. ೦-೪೪). ೪. 
ಶಿರವ ತಡಹುತ ದೇವತತಿ ಪುರಹರನ ಬೀಳ್ಕೊಂಡರು (ಕುನ್ಶಾಕ. ೭-೫೬); 
ಆರೋಗಣೆವೇಳೆಗೆ ಸನ್ನೆಯಾಯ್ತೆಂದು ಆ ರಂಜಸಭೆ ಭೋಂಕನೆದ್ದು ಆ 
ರಾಯಗೆಜಗಿ ಬೀಳ್ಕೊಂಡುದು. (ಕೆರೆತ. ೨3-೦೦೫); ನೃಪಾಲನಂ. 
ಬೀಳ್ಕೊಂಡು ... ದುಷ್ಟಬುದ್ಧಿ  ಪೊಅಮಡುತಿರ್ದನು (ಕಲಕ. 
೨೪-೨೭). ೫. ಈ ನಿಷ್ಟನ್ನತೆಯ ಬೀಳ್ಕೊಂಡ ಪಾಂಡವಗುನ್ನಿಗಳ ಗರು 
ವಾಯ ಮಾಡುವಿರೆಂದು ಖಳ ನುಡಿದ (ಕಣ: 9-09) ; ಮಡಿದುದೈ 
ನಿನ್ನಾನೆ ನಿನ್ನುಗ್ಗಡದ ಭಟ ಬೀಳ್ಕೊಂಡನೈ (ಕುಠ್ಮಾಕ. ೦-೩). ಬೀಳ್ಕೊಳು : 
೩. ಭುವನೋದ್ಮರಣಶೀಲನಾಗಿ ಮೃಡನಿಂ ಬೀಳ್ಕೊಳುತ್ತೆ . . . ಅಲ್ಲಿಂ 
ತಳರ್ದು (ತದ್ಮಕಾ- ೨-೩೦); ಅನುಜನಾ ಕ್ರಮದಿಂದ ವಂದಿಸಿ ಜನನಿಯನು 
ಬೀಳ್ಕೊಳೆ (ಕೊಂಗ. ೨-೬-೪೭). ಬೀಳ್ಕೊಳ್ಳು : ೩. ಹಿಂತಿರುಗುವಾಗ 
ಖಂಡಿತಾ ಬರುವೆವು ಎಂದು ಹೇಳಿ ಅವರಿಂದ ಬೀಳ್ಕೊಂಡು ನಮ್ಮ 
ಪ್ರಯಾಣವನ್ನು ಮುಂದುವರಿಸಿದೆವು. (ಶ್ರತಾಶ. 50). ೪. ಗಂಗವ್ವನೇ 
ಇವರನ್ನು ಬೀಳ್ಕೊಳ್ಳುವಾಗ ಒಂದು ಮಾತು ಹೇಳಿದಳು (6ಕೋಕ. ತೀ) - 
ಬೀಲಕ್ಕೊಳ್‌: ೩. ಕೇಳೀವನಪಾದಪಂಗಳಿರ ಚಿತ್ತಂಗೊಂಡು 


೦೧೪), 


೬೫೦೯ 


20 


ಬೀಡುವಿಡು 


ಬೀಬಕ್ಕೊಂಡು ರಾಗದೆ ನಿಮ್ಮಂ ಬಲಗೊಂಡು ಪೋಪ ಗುಣಮಂ 'ಕೊಳ್ಳಿಂ 
(ಅಂಫಿ- 00-080) ; ಗಂಧರ್ವರಾಜನಂದನೆಯಿಂ ತನ್ನನೆಂತಾನುಂ ಬಿಡಿಸಿ 
ಬೀಟಕ್ಕೊಂಡು . . . ಪೊಜಿಮಟ್ಟು (ಕಾರಂಉ- ೨೩೬) ; ಅತಿಪ್ರೀತಿಯಿಂ 
ನುಡಿದಿಂದ್ರಂ ಬೀಟಳ್ಕೊಂಡು ಪೋದಂ (6. ೩-೦೯ . 2). ೪. 
ಸೂರ್ಯಸೂನುವಂ ಸೂರ್ಯದಿನದಂದು ಕಂಡು ಕಾರ್ಯಸಿದ್ಧಿಯಂ 
ಮಾಡಿ ಬನ್ನಿಮೆಂದು ಕೊಂತಿಯಂ ಬೀಟಕ್ಕೊಂಡು (ಶಂಶಥಾ, ೯-೬೩ ನ); 
ಅಂತೆಗೆಯ್ವೆ ನೆಂದು. ನಿಜಗುರುಜನಮಂ ಬೀಟಕ್ಕೊಂಡು ಬೀಡಿಂಗೆ ಪೋಗ 
ಲ್ವೇಟ್ತು (ಗಡಾಡು. ೪-೦೩ ಈ). [ಬೀಡ್ಕು 4 ಕೊಳ] 

ಬೀಡುಗೊಳು " ಬೀಡುಗೊಳ್‌' ನೋ. 

ಬೀಡುದಾಣ " ಬೀಡುಂದಾಣ ' ನೋ. 

ಬೀಡುಪ್ರದೇಶ (ನಾ). ಸಾಗುವಳಿ ಮಾಡದ ಭೂಮಿ; ಬಂಜರುನೆಲ; 
ಜಲವಸತಿಯಿರುವ ಕಡೆಗಳಲ್ಲಿನ ಬೀಡುಪ್ರದೇಶವನ್ನು ಸುತ್ತುಮುತ್ತಲೂ 
ಜಮಿನನಿಲ್ಲದೆ ತೊಂದರೆಪಡುತ್ತಿರರಿವ ಜನರಿಗೆ ಹಂಚೆ ಕೊಟ್ಟು ಅವರಿಂದ 
ಬೇಕಾದ ತರಕಾರಿಬೆಳೆ ಮಾಡಿಸಲಾಗುತ್ತದೆ (468. (ಟ್ರ. 

2 [ಬೀಡ್ಕು -. ಪ್ರದೇಶ] 

ಬೀಡುಬಿಡ್ಕು. ಬೀಡೆವಿಡು (ಕ್ರಿ). ಬಿರುಕು ಬಿಡು; ಸೀಳಿಹೋಗು : 
ಔಡುಗಚ್ಚಿದನಂಭ್ರಯಲಿ ನೆಲ ಬೀಡುಬಿಡಲೊದೆದನು (ಕುನ್ಮಾರ- ೦೪-30): 
ಬೀಡೆವಿಡು : ಖರಕರನ ತಾಪದಿಂದಂ ಧರಣಿತಳಂ ಬೀಡೆವಿಟ್ಟು ತಾಪ 
ದೊಳಂ ಭೋರ್ಗರೆದು ಮಟ ಕಣ(ಗು)ಯೆ ವಿಶ್ವಂಭರೆ ಬೆಳೆಗುಂ ಮನಕೆ 
ವಂದ ಧಾನ್ಯವ್ರಜಮಂ (ಕರು. 0-೬೨). 

[ಬೀಡು, (ಬೀಟೆ) + ಬಿಡು] 

ಬೀಡುಬಿಡ್ಕು "ಬೀಡುವಿಡು' ನೋ. 

ಬೀಡುಬಿಡ್ಕು, ಬೀಳುಬಿಡು (ಕ್ರಿ). ೧. ಸಾಗಂವಳಿ ಮಾಡದಿರು ; 
ಪಾಳುಬಿಡು : ಬೆಳೆ ಕೈಗೆ ಬಂದ ನಂತರ ನೆಲವನ್ನು ಕೆಲವು ತಿಂಗಳ 
ಮಟ್ಟಿಗಾದರೂ ಬೀಡುಬಿಡುವುದು ನಮ್ಮ ದೇಶದಲ್ಲಿ ಹಳೇ ಪದ್ಧತಿ 
(565, 00). ಬೀಳುಬಿಡು : ೨. ಹಾಳುಗೆಡವು ; ನಿರರ್ಥಕಗೊಳಿಸು : 
ಯಕ್ಷಗಾನದ ಪಾಲಿಗೆ ಈಗ ಒಂದು ಸಂಧಿಕಾಲವೇ ಬಂದಂತಿದೆ. ಅದನ್ನು 
ಜನರು ಪ್ರೋತ್ಸಾಹಿಸದೆ ಬೀಳುಬಿಡುತ್ತಿದ್ದಾರೆ (ಯಂ: ೨೩)- 

[ಬೀಡ್ಕು *- ಬಿಡು] 

ಬೀಡುಬಿರಿ 'ಬೀಟೆಬಿರಿ' ನೋ, 

ಬೀಡುವಿಡು. ಬೀಡುಬಿಡ್ಕು ಕ್ರಿ). ೧. ವಸತಿ ಮಾಡು ; ತಂಗು; 
ಬಿಡಾರ ಹೂಡು : ಪೊತದಿರ್ಮುತ್ತೆಯ ಸುತ್ತಿ ಸುತ್ತಿದ ಸೈಕತಭೂತಳಂ 
ಗಳೆಔಳಿ ಮೆಲ್ಲನೆ ಬೀಡುವಿಡುತ್ತುಂ (60ಪು. 9-86) ; ಸುರಮ್ಯಪ್ರದೇಶಂ 
ಗಳೊಳ್‌ ಬೀಡುವಿಡುತ್ತುಂ ಬಂದು (81೨, ೦೭-೬೦) ; ಉಪವನಪ್ರದೇಶ 
ದೊಳ್‌ ಬೀಡುವಿಟ್ಟು (ಕರಕ. ೬-೬೨). ೨. (ಸೈನ್ಯದ) ಶಿಬಿರ ಹಾಕು; 
(ದಂಡಿನ) ಪಾಳೆಯ ಹೂಡು : ಮಹಾಸಾಮಂತರ ಪದಿರ [ಪ]ಃ* 
ಗಳಿಂದಮಗುರ್ವಾಗೆ ನಡೆವ ಬೀಡಿಂಗೆ ಬೀಡುವಿತಲ್‌ ನೆಲನುಂ . ,.. 
ಆನೆಗಂಬಕ್ಕೆ ಪೆರ್ಮರಂಗಳುವಾ ಪಡೆಗೆ ನೆಳಿಯವು (ಕುಕಣ. ೪-00೪ನ). 
೩. ವಸತಿ ಹೂಡುವಂತೆ ಮಾಡು ; ತಂಗುವಂತೆ ಮಾಡು : ತನ್ಮ 
ತಮ್ಮಂ ವಿಜಿಗೀಷುವಾಗಿ ಪೋದೊಡಾತನಂ ಸಾಮಾದಿಗಳಿನೊಡಂಬಡಿಸಿ 
ತಂದಲ್ಲಿ ಬಿ:ಡುವಿಟ್ಟಿರೆ (ಇಕಾ. 2. ೪. ಆವರಿಸು ; ವ್ಯಾಪಿಸು ; 
ಹರಡು : ಕುಡುವುರ್ವ ಸೆಡೆಯೆ ಬಿಸುಜಡೆ ಬೀಡುವಿಡೆ 

- * ಪಾಡಿ ಬನದಿಪ ಕಡುಬೆಡಗಿನಚ್ಚರಸಿಯರುಂ (ಉಾರುಕ್ಕ. ಓ-೪). 

ಬೀಡುಬಿಡ್ಕು : ೧. ಚಂಪಕವೀಧಿಗಳೆ ವಿನೋದವಿಹರಣವೀಧಿಗಳಾಗೆಯುಂ 
ಬೀಡುಬಿಡುತ್ತುಂ” (ಕೂದ್ರಶ್ರ, ೬-೮೭) : ಒಂದು ಕಡೆ ಸಸ್ಯಜಲಸಮ್ಮದ್ಧಿ 


ಯಾದ ಒಂದು ಮನೋಹರವಾದ ಪ್ರದೇಶದಲ್ಲಿ ಆ ರಾತ್ರೆಗೆ ಬೀಡು. 


ಬೀಡುವೇಲಿ್‌ 


ಬಿಟ್ಟರು. (ಶತ್ತುಮು- ೨೦) ; ನಗರದ ಹೊರಗೆ ವ್ಯಾಪಾರಿಗಳು ಬೀಡು 
ಬಿಟ್ಟಿದ್ದರು (ಶೈತುಪ, ೩೦). ೨. ವಿಖ್ಯಾತನ ತಾರಕಾಸುರನ ಬಿಡು 
ಬಿಡುತ್ತಿದೆ. ನೋಡಲದ್ಳುತಂ (nಂಳ- ೬-೪6) ; ಬೀಡುಬಿಟ್ಟುದು ಬಳಿಕ 
ಸಿಡಿಲ ಸಘಾಡಸಬುದದ ನಿಶಿತಗಿರಿಗಳ ಕೋಡುಗಲ್ಲಳ ಖಣಿಖಟಲ ಕಡುಹು 
ಗಳಲಿನಸುತನ (846%: ೬-೬-೨೭): ೫. ನೆಲೆ ನಿಲ್ಲು; ನೆಲಸಂ; 
ತಳವೂರು: ಆರ್ಯರು ಈ ವೇಳೆಗಾಗಲೆ ಭಾರತದಲ್ಲಿ ಭದ್ರವಾಗಿ ಬೀಡು. 
ಬಿಟ್ಟಿದ್ದ ದ್ರಾವಿಡರೊಡನೆ ಬೆರೆತು ಹೋದರು (ರ್ರಾಎಿ. ೩೦). 
[ಬೀಡ್ಕು 4 ಬಿಡು] 

ಬೀಡುವೇಟ* (ಕ್ರಿ). ತಂಗುದಾಣವನ್ನಾಗಿ ನಿಯಮಿಸು ; ವಸತಿಗೃಹ 
ವನ್ನು ಸೂಚಿಸು: ಮತ್ತಿನ ನಾಲ್ವರ್ಗಂ ಕೊಂತಿಗಂ ಬೇಲಕಿವೇಟಕ 
ಮಾಡಂಗಳಂ ಬೀಡುವೇಟ್ಸು (ಕೂತಣ: ೩-60 ಎ). [ಬೀಡ್ಮು ವೇಲು] 

ಬೀಡುವೊಗು (ಕ್ರಿ): ಬಿಡಾರವನ್ನು ಪ್ರವೇಶಿಸು : ಬೀಡುಂಬೊಕ್ಕಂ, 
'ಬೀಡುವೊಕ್ಕಂ (ಕಠ್ಮಾನು- ೩60 ಶ್ರಯೋ) - [ಬೀಡು ಪೊಗು] 

ಬೀಡುಸೆಳೆ *ಬೀಟೆಸೆಳೆ' ನೋ. 

ಬೀಡೆ, “ಬಿಕಿಟ್ಕೆ' ನೋ. 

ಬೀಡೆ, 'ಬೀಡ್ಕು' ನೋ. 

ಬೀಡೆಗಾಲ್‌ 'ಬೀಟೆಗಾಲ್‌' ನೋ. 

ಬೀಡೆತ್ತು (ಕ್ರಿ). ಶಿಬಿರವನ್ನು ತೆಗೆ. - ಕೀಳು; ಶಿಬಿರದಿಂದ ಬೇರೆ 
ಕಡೆಗೆ ಪ್ರಯಾಣ ಮಾಡು: ನಿಶಾವಸಾನಸಮಯದೊಳ್‌ ಪಯಣದ 
ಸೂಟುಗಾಳೆಗಳಂ ಪಿಡಿದು ಬಿ:ಡೆತ್ತಲುದ್ಕೋಗಂಗೆಯ್ವುದಂ ಕಂಡು 
(ಶಂಶತಂ. ೦೨೬-೦೨). " [ಬೀಡ್ಕು + ಎತ್ತು] 

ಬೀಡೆಬಿರಿ 'ಬೀಟೆಬಿರಿ' ನೋ. 

ಬೀಡೆಯೊಡೆ (ಕ್ರಿ). ಬಿರಿ; ಬಿರುಕು ಬಿಡು: ಆ ಮುಗ್ಧಾಂಗನಾನಿವಹದ 
ಸೊಗಯಿಸುವ ಬಾಯ್ಕೆಟ್‌ಗಳಂ ಬೀಡೆಯೊಡೆದ ದಾಡಿಮದ ಪಣ್ಗಳೆಂದು. 
ತಳಿರ ತೊಂಗಲೊಳ* ನಿಳ್ಳಿ ನೋಡುವ ಶುಕಶಿಶುಪ್ರಕರಮಂಂ (ಕುಸುಮಾ. 
3-೬0 ನ). [ಬೀಡೆ ( ಇ ಬೀಟೆ) * ಒಡೆ] 

ಬೀಡೆವಡು (ಕ್ರಿ). ಬಿರಂಕುಂಟಾಗು ; ಸೀಳು: ಹರಿಣಧರಹರಿಣನಂ 
ಪೂಮರದಡಿಯೊಳ್‌ ಪೊಯ್ದು ಪಟ್ಟ ಪುಲಿಗಳಿವೆನಿಕುಂ ಪರೆದರುಣಸಿತಾಸಿತ 
ಮಪ್ಪ ರಾಗದಿಂ ಬೀಡೆವಟ್ಟ ಬೆಟ್ಟದ ಸಲ್‌ಗಳ್‌ (ಅಂತ್ಯ: ೯೨೨೪). 

(ಬೀಡೆ ( ಇ ಬೀಟೈ) 4 ಪಡ್ಕು) 

ಬೀಡೆವಣ್‌ (ನಾ). ಬಿರಿದ ಫಲ; ಬಿರುಕು ಬಿಟ್ಟಿರುವ ಹಣ್ಣು : 
ಬೀಡೆವಣ್ಣಿಂ ತುಜುಗಿರ್ದ ದಾಡಿಮಚಯಂ ... ಕುಂದವು ನಂದನಂ 
ಗಳೊಳ್‌ (8. ೨-೦೩); ಬೀಡೆವಣ್ಣಳಿನೆಸೆದಿರ್ಪ ದಾಡಿಮತರುವುಜಮಾ 
ಬನದೊಳ್‌ ವಿರಾಜಿಕುಂ (ಕುಸುವೂಿ. ೦-೯೦) ; ಬೀಡೆವಣ್ಣೆತ್ತು ಕೀರಕ್ಕೊ 
'ಲವಂ ಮೇಳಿಪ್ಪ ದಾಳಿಂಬದ ತರುತತಿಗಳ್‌ . . . ಓರಂದದಿಂ ಕುಂದವೆಂದುಂ 
(ಶಾಂತೀಕ್ಕ, ೧೩-೦೩೨). [ಬೀಡೆ ( ಇ ಬೀಟೈ) + ಪಣ್‌] 

ಬೀಡೆವರಿ "ಬೀಟಿವರಿ' ನೋ. 

ಬೀಡೆವಿಡು 'ಬೀಡುಬಿಡ್ಕು' ನೋ. 

ಬೀಡೆವೆಉು (ಕ್ರಿ). ಬಿರುಕನ್ನು ಹೊಂದು ; ಬಿರಿ; ಹಿಸಿದುಕೊಳ್ಳು: 
ಪಾಮರಿಯರ ದೋರೆವಾಯ್ದೆಆಗಳರಿ ನೆಅಮಾಕ್ಷಿಸಿ ಬೀಡೆವೆತ್ತು ಬತ್ತ್‌ರಿ 
ಸುವ ದಾಡಿಮವ್ರಜಮಿವೆಂಬಭಿಕಂಕೆಯನಪ್ಪಕೆಯ್ದೂ ಪೀವರಕುಚದಲ್ಲಿ 
ಕೇಗುವುದು ಫೋಗದೆ ಕೀರಕುಳೆಂ ನಿರಾಕುಳಂ (ಕಾಂೀಕ್ಕ. ೦-೯೩). 

[ಬೀಡೆ ( < ಬೀಟೆ) 4 ಪೆಜ್ಮು] 

ಬೀಡೆವೋಗು (ಕ್ರಿ). ಬಿರುಕು ಬಿಡು; ಸೀಳು ; ಬೀಡೆವೋಗಿರ್ವ ತಣ್ಣೀ 

ರೊಸರ್ದಾಣಂ (೬ರ. ೦೭-೬೪). 
[ಬೀಡೆ (ಆ. ಬೀಟೆ) 4 ಪೋಗ್ಕು (<ಪೋ,)] 


೬೫೧೦ 


15 


ಬೀದಿ 


ಬೀಡೊಡೆಯ (ನಾ). ನಾಡಿನ ಪ್ರಭು; 
ಕಾಡೊಡೆಯನೆ ಸುವ್ವಿ ಬೀಡೊಡೆಯನೆ ಸುವ್ವಿ ಬೇಡರ ಕುಲತಿಲಕ 
(೨೦೫. ೨-೬೩). [ಬೀಡ್ಕು 4 ಒಡೆಯ] 

ಬೀಢಾರ 'ಬೀಡುರ' ನೋ. 

ಬೀಣಿಗ (ನಾ). ವೀಣೆಯನ್ನು ನುಡಿಸುವವನು:*ವೈಣಿಕ : ಬೀಣಿಗಂ. 
ಗಾಣಿಗಂ, ಕೇಣಿಗಂ (ಶಶ್ಮಾನು. 90೬ ಶ್ರಯೋ). [ಬೀಣೆ 4 ಇಗ] 

ಬೀಣಿಗೆ (ನಾ. ಹುರಿ; ಹಗ್ಗ (?) ; ಕೆಚ್ಚನಪ್ಪ ನೂಲ ಪಾಸಿನ 
ಬಿ/ಣಿಗೆಯ ಮಳವೆ ಮೂವತ್ತಕ್ಕೊ ದು ಪಶ್ಚಿಯ ಮಳವೆ ಅಯ್ವತ್ತ 
ಕ್ಕೊಂದು (ಇಇ. ೫1%; ೦೮೩-0೬; 1075); ಮದ್ದಳಿಗಂ . .. ಪೊಜಮನದ 
ಕಾಂತೆಯಂತೆ ಬೀಣಿಗೆಯಂ ಬಿಗಿದು . . . ನಾನಾಶಬ್ದಂಗಳಂ ಬಾರಿಸಿ 
(ರರ್ಮಶ. ೨-೨೩ ವ). [?] 

ಬೀಣೆ (ನಾ). ಒಂದು ಬಗೆಯ ತಂತೀವಾದ್ಯ; ವೀಣೆ: ದನಿಯಿಂಪು 
ಬೀಣೆಯಂ ಮಿಡಿದವೊಲಾಗೆ ಗಾನದೊಳೊಡಂಬಡೆ ಮೇನಕೆ ಮುಂದೆ 
ಪಾಡಿದರ್ಳ (ಶಕರ ೩-6೪); ಕೊರಲ ಬೆರಲ ರಸಮೆಸೆಯೆ ಬೀಣೆಯಂ 
'ಬಾಜಿಸಿದಳ್‌ (ಸುಳುಮಾ, 0039): ವನರುಹಸೂತ್ರಂ ತಂಶ್ರಿಗಳೆನೆ ಶಿವಸಂ 
ಜಾಣೆ ಬೀಣೆಯಂ ಕೇಳಿಸುವ" (೧೪. ೩-೪೪). [ವ ಸಂ. ವೀಣಾ] 

ಬೀಣೆಗಾಜಿ (ನಾ)- ವೀಣೆಯನ್ನು ನುಡಿಸುವವನು; ವೈಣಿಕ: ಬಾಜಪ 
ಬೀಣೆಗಾಅರಾಗರಮೆನೆ ಪೆಂಪು ಸೊಂಪನೊಳಕೊಂಡೆಸೆದಿರ್ಪುದು ಸೂಳೆ 
ಗೇರಿಗಳ್‌ (೪2೫. ೪೨) ; ಈಗಳೀ ಮಾನವಲೋಕದೊಳ್‌ ನೆಗಟಕ್ತಿವೆತ್ತ 
ಬೀಣೆಗಾಅರುಂ ಪೊಸವಗೆಯ ತಾನ೨ಗಳಂ ಸಂದರ್ಭಿಸಿದುದಿಲ್ಲೆಂಬುದು 
ವಿದಿತಮೈಸೆ (ಳನು. ೧೭೨-೯). [ಬೀಣೆ + - ಕಾಜ] 

ಬೀಣೆವಂಜಿಸು (ಕ್ರಿ). ವೀಣೆಯನ್ನು ನುಡಿಸು : ಸಪ್ತಸ್ವರಮಂ ಗುಣಿ 
ಯಿಸುವ ಬೀಣೆವಾಜಿಪ , . . ಬಿನದಮವರ್ಗಳ ಬಿನದಂ (ಕಕ: ೩-೦): 
ಚಕ್ರಿ, ಬೀಣೆವಾಜಿಸೆ ಸುತಿಗೂಡಿ ತಾರಯಿಪ ತುಂಬಿಗಳಿಂತಿವು (ನರ್ರಶು- 

[ಬೀಣೆ 4: ಬಾಜಿಸ್ಯು] 

ಬೀಣೆವಾಡ (ನಾ). ವೀಣೆಯ ಮನೆ,-ಮೆಟ್ಟಿಲು: ತೆಪ್ಪನೆ ಬೀಣೆ 
ವಾಡದೊಳಗಾಡುವ ವಾಣಿಯ ನೂಪುರಸ್ವರಂ (840. ೪.00೪). 

[ಬೀಣೆ 4 ವಾಡ] 


ಠಾಜ್ಯದ ದೊರೆ: ಸುವ್ವಿ 


2-0). 


ಬೀತ "ಬೀ' ಪರಾ. 

ಬೀತು' 'ಬೀ' ಪರಾ. 
ಬೀದಿ (ನಾ). ೧. ಹಾದಿ; ಮಾರ್ಗ; ದಾರಿ: “ಪ್ರತೋಳೀ. ವಿಶಿಖಾ, 
ರಥ್ಯಾ-ಈ ೩ ಬೀದಿಗೆ (ಕಕಾಯು. 16-049); ಆಗಳಾ ಪೊಬಲ ಬೀದಿ 
ಗಳೊಳೆಲ್ಲಂ ಗಂಧೋದಕ ಪಂಚೆಗವ್ಯಂಗಳಂ ತಳಿಯಿಸಿ (ಕಂಕಣ. ೪-೩ ವ; 
ಎಸೆವ ಬಹುರತ್ನರಾಶಿಯ ಪಸರಂಗಳಿನದಅ ಬೀದಿಗಳ್‌ ಪಲವುಂ ರಂಜಿಸಿ 
ತೋರ್ಕುಂ (ಶತಂ. ೦೪-೦೦). ೨. ವಿಸ್ತಾರ; ವ್ಯಾಪ್ತಿ ; ಹರಹು: 
ಶಮಲೋದರನು ಕೈಕೊಂಡನು . . . ಸಕಲಲೋಕದ ಬೀದಿ ವಿಸಟಂಬರಿವ 
ವಿಮಲವಿರಾಟರೂಪವನು (ಕುನ್ಮಾಂ: ೩-೬೪). " ಬೀದಿಗಿಚ್ಚು' ಪರಾ. 
ಬೀದಿಬದಿ (ದ್ವಿರುಕ್ತಿ) : ಆಕೆಯ ವಿಳಾಸಹಾಸಮೆ ಪೊಅಪೊಣ್ಣಿ ದಂತೆ 
ಬೀದಿಬೀದಿಗಳೊಳೆಡೆಗಿಜ್‌ದಿರೆ ಕೆದಟ್‌ದ ಕಂಸುವಂರಜಂಗಳುಂ (6ಂಶ್ಚ- 
೩-೩೬೦); ಬೀದಿಬೀದಿ ತಪ್ಪದೆ . ಚಂದನದೆಳದಳಿರ್ಗಳಿಂ ತೋರಣಂಗಟ್ಟಿ 
(ಕರ್ಮಾನ್ಕು- . 5-೨08). ಬೀದಿಕಾಮಣ್ಣ ಎ ರಸ್ತೆಯಲ್ಲಿ ತಿರುಗಾಡುವ 
ಪೋಕರಿ : ಬೀದಿಕಾಮಣ್ಣಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗಿದೆ. (6). 
ಬೀದಿಗೆ ಬರು. (ರಹಸ್ಯ) ಹೊರಗೆ ಬರು-, ಬಯಲಾಗು; (ಗುಟ್ಟು) 
ಪ್ರಕಟವಾಗು : ಸಂಸಾರದ ಗುಟ್ಟು. ಬೀದಿಗೆ ಬರಬಾರದು 
(649). ಬೀದಿಗೆಳೆ, ಬೀದಿಗೆ ಎಳೆ. ಬೀದಿಪಾಲುಮಾಡು ; ಹಾಳು 
ಮಾಡು ; ಅವಮಾನಕ್ಕೆ ಅವಕಾಶ ಮಾಡಿಕೊಡು : ನಮ್ಮ 


ಸ 


ಬೀದಿಗಪ್ಪಡ 


ಬೀದಿಗ 


ವಂಶದ ಗೌರವ ಬೀದಿಗೆಳೆದುಬಿಚ್ಟಿಳು (ಕ8ಸಂ- ೨೬೦): ಅರಿಯದ ಹೆಣ್ಣನ್ನು 
ಬೀದಿಗೆ ಎಳೆಯುವ ಕಲೆ ಚೆನ್ನಾಗಿ ತಿಳಿದಿದೆ. (ಏಠ್ಮಾ6ೆ- ೭). ಬೀದಿಜಗಳ್ಳ 


ಎಲ್ಲರೆದುರಿಗೆ ನಡೆಯುವ ಜಗಳ; ಮುಚ್ಚುಮರೆಯಿಲ್ಲದ 
ಕಲಹ : ಹಾದಿಜಗಳ ಹಣವಡ್ಡ, ಬೀದಿಜಗಳ ಮುಪ್ಪುಗ (ಗಾರೆ) 


ಬೀದಿದೀಪ ಎ. ಸಾರ್ವಜನಿಕರ ಉಪಯೋಗಕ್ಕಾಗಿ ರಸ್ತೆಗಳಲ್ಲಿರುವ 
(ಸಾಮಾನ್ಯವಾಗಿ) ವಿದ್ಯುದ್ದೀಪ: ಬೀದಿದೀಪದ ಕೆಳಗೆ ನಾಯಿ 
ಗಳು ಕಚ್ಚಾಡುತ್ತಿವೆ (ರ):  ಬೀದಿನಲ್ಲಿಎ ಸಾರ್ವಜನಿಕರ ಉಪ 
ಯೋಗಕ್ಕಾಗಿ ರಸ್ತೆಗಳಲ್ಲಿರುವ ಕೊಳಾಯಿ : ಬೀದಿನಲ್ಲಿಯ ಹತ್ತಿರ 
ದೊಡ್ಮಗುಂಪು ಸೇರಿತ್ತು (69): ಇಬೀದಿಯ ಗುಂಡ=ಗು:ರಿಯಿಲ್ಲದೆ 
ಅಲೆದಾಡುವ ಒನಪುಗಾರ : ಜೂಜುಗಾಅನ ಮಾತು ಬೀದಿಯ 
ಗುಂಡನ ಸೊಬಗು ಓಡಿನೊಳಗಗೆಯ ಹೊಯ್ದಂತೆ (ಏಸ ೬೬೬)- 
ಬೀದಿಯ ಬಸವ- ರಸ್ತೆಯಲ್ಲಿ ಗುರಿಯಿಲ್ಲದೆ ಅಲೆದಾಡುವ ಗೂಳಿ; 
ತೊಂಡುದನ ; ಬೀದಿಯ ಬಸವಂಗೆ ದೇಗ.ಲದ ಪಶುವಿಂಗೆ ಹುಟ್ಟಿದ 
ಕಣು ಹೋರಿಗಳು ಬಸವಗಳಪ್ಪುವೆ. ಲಿಂಗಮುದ್ರೆಯನೊತ್ತಗ'ನ್ನಕ್ಕರ 
(ಕನ್ನ, ಕ: ೧೯೨-೪೨೪). ಬೀದಿಯ ಬಸವಿ-ಬೀದಿಬಸವಿ; ಬೀದಿಯ ಬಸವಿ, 
"fool" ಎಂದೆಯಲ್ಲ ! (ಜೂಸಕ್ತಿ-' ೦೪). ಬೀದಿಯ ಭಿಕಾರಿಎಬಹಳ ದರಿದ್ರ 
ನಾದವನು : ಬೀದಿಯ ಭಿಕಾರಿ ಜೀವಿಸುವ ಈ ಬೊಂಬಾಯಿನ ಫುಟ್‌ 
ಪಾತಿನಲ್ಲಾದರೂ ಕಾಲ ತಳ್ಳಿದರಾಯ್ದ್ರೊ (ಕೊತೆರೇ,0೪೪). ಬೀದಿಯಲಿ 
ಬೀಳು, ಬೀದಿಯಲ್ಲಿ ಬೀಳು ಎ ೧. ಪತನ ಹೊಂದು ; ಪತಿತವಾಗು ; 
ವಾದಗೊಳ್ಳದ ಬಹಳ ವಸ್ತೂವನೀ ದುರಾತ್ಮಕನೆತ್ತ ಬಲ್ಲನು ಬೀದಿಯಲಿ 
ಬಿದ್ದವನು (ಕುಠ್ಶಾಸ- ೪-04). ೨. ಧೂಳಿನಲ್ಲಿ ಬೀಳು; ಬೀದಿಯಲ್ಲಿ 
ಬಿದ್ದ ಮಾಣಿಕ್ಕವ ಹೊಳಿರ್ದ ನಿಧಾನವನಾರಿಗೂ ಕಾಣಬಾರದು ನೋಡ. 
(6ನ50- 336-0083); ಬೀದಿಯಲ್ಲಿ ಬಿದ್ದ ಶಿಶುವನು ಹೆತ್ತ ತಾಯಿ ಹತ್ತಿರ 
ಬಂದು ಎತ್ತುವಂತೆ (81ನ- «೯೦). ಬೀದಿವೆಡಂಗ ಇ ತಿರುವಾರೂರಿನಲ್ಲಿ 
ಪೂಜಿಸಲ್ಪಡುವ ಶಿವನ ಉತ್ಸವಮೂರ್ತಿ : ಇಲ್ಲಿ ದೇವರ ದೇವನಪ್ಪ 
ಬೀದಿವೆಡಂಗ ಪೆರುಮಾಳೆಯನೋಲೈಪ ತಳಿಯಲಾರಕುಲದ ಪರಮ 
ಯೌವನೆಯಪ್ಪ  ಪರವೆನಾಚಿಯರೆಂಬ ಕನ್ಯುಕನಕಲತೆಯಿರ್ದಪುದು 
(ನ026- 90-00) - [ಇ ಸಂ. ವೀಧಿ. ವೀಥೀ] 

ಬೀದಿಗೆ (ನಾ). ರಸ್ತೆಯಲ್ಲಿ ಹೋಗುವವನು ; ದಾರಿಹೋಕ : ಶಿವಶಿವಾ 
ದುರ್ಗಂಗಳಿರದೆ ಕೋಳ್ವೋದುವೆಂದೆಡೆಗೆಡೆಗೆ ಬೀದಿಗರ್‌ ಗಜಬಜಿಸಲು 
(ಕಂಘ್ರ- ೪3-9). [ಬೀದಿ 4-. ಗೃ) 

(ನಾ). ದಾರಿಯಲ್ಲಿ ಬಿದ್ದಿರುವ ಮೈಲಿಗೆಬಟ್ಟೆ : 
ಬೂದಿಯಿಂದೊಕ್ಕ ಮಾಲೆಯಿಂ ಬೀದಿಗಪ್ಪಡದಿಂ ಘಟಕಂಠದಿಂ ಸಿಂಗರಿಸಿ 
ಕೊಂಬುದುಮಕ್ಕುಂ (ಸರ. ೪-0೩೦ ಇ). [ಬೀದಿ * ಕಪ್ಪಡ] 


ಬೀದಿಗರು "ಬೀದಿಗಜು' ನೋ. 


ಬೀದಿಗಲಹ (ನಾ). ೧. ದಾರಿಯಲ್ಲಾಡುವ ಜಗಳ ; ಬಹುಜನರೆದುರಿಗೆ 
ಆಡುವ, ಗುಟ್ಟಾಗಿ ಉಳಿಯದ ಜಗಳ : ಬೀದಿಗಲಹದ ಕದಡು 
ಬೀಡಿನಲೈದೆ ಹಬ್ಬಿತು (ಕುನ್ಮಾ: ೮-3); ಸುದ್ದಿಯಿಲ್ಲದೆ ಹೋದ 
ಪಾಂಡವರಿದ್ದರಾದೊಡೆ ಬೀದಿಗಲಹದ ಯುದ್ಧಕೆಳೆಸದೆ. ತಿರುಗಿಸುವು 
ದೊಬ್ಬನನು ಕರಿಪುರಿಗೆ (ಕುಣ್ಮಾಂ: ೬೧೩: 9-08). ೨. (ಆಲಂ) 
ಮರ್ಯಾದೆ ಬಿಟ್ಟು ಆಡುವ ಜಗಳ ; ಬೀದಿಗಲಹದೊಳೊಮ್ಮೆ 
ಪೈಸರವಾದಡದು ಪರಿಷರಿಸಿದವರೇ ಸೋದರರು (ಕನ್ಮಾಂ. ೨೦-೩೫): 
ತೋಜಾಸುವೆ ನಿಮಗಹ ಗುರುಲಘುತ್ವದ ಪರಿಯ ತುದಿಯಲಿ ದೊರಕು 
ವಶುಭದ ಬೀದಿಗಲಹವನು (ಕೊರ. 35೨-3೯). [ಬೀದಿ4-ಕಲಹ] 
ಬೀದಿಗಳು, ಬೀದಿಗರು (ನಾ). ಬೀದಿಪಾಲಾದ ಕರು ; ಅನಾಥವಾದ 
ಕರು. ಬೀದಿಗರು. 


೬೫೧೧ 


ಬೀದಿವರ್ದಿ 


ಬೀದಿಗಜುವಾಗು, ಬೀದಿಗರುವಾಗು2 ಅನಾಥವಾಗು; ತಬ್ಬಲಿಯಾಗು; 
ದಿಕ್ಕಿಲ್ಲದಂತಾಗು : ಘನಮಠವ ಸುಟ್ಟು ಗುಹೇಶ್ವರ ಬಿ(€?)ದಿಗಜುವಾದ 
(6550. ೮೯-೩); ಮೇದಿನಿಗೆ ಬೀದಿಗಜು[ಕಾಕಾಂ. ಆ್‌]ವಾದುದೆನ್ನಯ 
ಭಕ್ತಿ (ಠಾ: ರೇ. ೩೦-೪) ; ಖೇದವೇಕಿಂದೇನು ಮಕ್ಕಳು ಬೀದಿಗಳು 
ವಾದರು ವನಾಂತದಲಾದ ಚಿತ್ತವ್ಯಥೆಯ ಕೇಳಿದು ಬೆಂದುದೆನ್ನೊಡಲು 
ಬಂದೆನಿತ್ತಲು ಬಟ್‌ದೆ ಮಸಣದ ಮಂದಿರದ 
ಮುಕ್ಕಣ್ಣನನು ಬಳಿಸಂದು ಬಳಲುತ ವರಪರೀಕ್ಷಿಗೆ ಬೀದಿಗಜುವಾಗಿ (enn 
೧೦-೦-೨೪) ; ಪಾಂಡುವಿನ ಮಕ್ಕಳು ವನಾಂತರದಿ ಬೀದಿಗರುವಾದರು 
(ತುರಂಗ- ೩೪-3): [ಬೀದಿ 4 ಕಣು] 
ಬೀದಿಗಾಣಿಸು (ಕ್ರಿ). ೧. ದಾರಿಯಂನ್ನುಂಟು ಮಾಡು. ೨. (ಆಲಂ) 
ಗಾಯವನ್ನು ಉಂಟುಮಾಡು : ಎಡದಲೌಕುವ ಸಾಂಬನನು 
ಹಣೆಯೊಡೆಯಲೆಚ್ಚನು ಮಾರಿ ಬಹ ಬಲುಗದೆಯ ಪ್ರದ್ಮುಮ್ನನ ಶರೀರದಿ 
ಬೀದಿಗಾಣಿಸಿದ (ಕೋಗದು. ೨೩-೩೪, [ಬೀದಿ * ಕಾಣಿಸು] 


(ಕಮ್ಮಟ: ೨೭-೪); 


ಬೀದಿಗಾವಲಿ (ನಾ). ದಾರಿಯ ಪಕ್ಕದಲ್ಲಿರುವ ತಗ್ಗು; ಚರಂಡಿ: 
ಬೀಡಾಡಿನಾಯಿಗೆ ಬೀದಿಗಾವಲಿ ನೀರು (46. ೭-೪) - 
[ಬೀದಿ + ಕಾವಲ್ಮಿ ( ೬ ಕಾಲ್ವಾಯ*)] 

ಬೀದಿಗಿಚ್ಚು (ನಾ). ವಿಸ್ತಾರವಾಗಿ ಹಬ್ಬುವ ಕಿಚ್ಚು; ವ್ಯಾಪಕವಾಗಿ 


ಹರಡುವ ಬೆಂಕ್ಕಿ- ಅಗ್ನಿ :* ಕಂಬದಲಿ ಆದುದಾವಿರ್ಭಾವ ಸಿಡಿಲಿನ 
ಸೋದರದ ಕಣ್ಣುಗಳ ಭಾಳದ ಬೀದಿಗಿಚ್ಚಿನ ರೌದ್ರದಲಿ ನರಸಿಂಹರೂಪಾಗಿ 
(1s 0). [ಬೀದಿ + ಕಿಚ್ಚು] 

'ಬೀದಿಗೊಳ್‌ (ಕ್ರಿ). ೧. ದಾರಿಯನ್ನು ಹಿಡಿ; ಹಾದಿಯನ್ನು ಅನುಸರಿಸು; 
ಕಂಪಿನ ಪೊಲಲಂ ಪೊಕ್ಕು ಬೀದಿಗೊಂಡು ಬರ್ಪಾಗರ್ಳ (೫. ೩೩೬). 
೨. ಅಡೆತಡೆಯಿಲ್ಲದಂತೆ ದಾರಿಮಾಡಿಕೊಳ್ಳು ; ಸೂಕಳಾಶ್ವಂಗಳನಂ 
ಕಣಿಯಂ ಬಗೆಯದೆ ಮುಂಕೊಂಡು ಶಂಕಿಸದೇಅ ಮಾಲ ಬೀದಿಗೊಂಡು 
ಪರಿಯಿಪಾಗಳಿ್‌ (ಕಾಜಕೇ. ೩-೦೦೫); ಬೀರರ ಜಂಗುಳಿಯೊಳ್‌ ನುರ್ಗಿ 
ಬೀದಿಗೊಂಡು ರಾಯನಿದಿರ್ವಂದು ಶತ್ರುಘ್ನಂ . , . ಎಂದಂ (ಉನಡಕ್ಕ. 
೪೭-೭)- [ಬೀದಿ + ಕೊಳ್ಳ) 

ಬೀದಿಪಾಲು (ನಾ). (ಆಲಂ) ನಿರಾಶ್ರಿತಸ್ಥಿತಿ ; ನಿರ್ಗತಿಕಸ್ಸಿಶಿ; 
ಒಂದು ಜೀವವನ್ನು ಬೀದಿಪಾಲಾಗಗೊಡುವುದು ಧರ್ಮಮಗುತ್ತಿತ್ತೆ ? 
(೨ಿನತಂ- 080)- "ಕಾಡುಪಾಲ್ಲು' ಪರಾ. 

ಬೀದಿಪಾಲು ಮಾಡು ೬ ` ಅನಾಥವಾಗಿ ಮಾಡು; ನಿರ್ಗತಿಕ 
ವಾಗಿಸು: ಮಕ್ಕಳನ್ನು ಬೀದಿಪಾಲು ಮಾಡಿದೆ, ನಾನು ಪಂಜಿ ! (೫೮8. 
೨೭). [ಬೀದಿ * ಪಾಲ್ಕು (< ಪಾಲ)] 

ಬೀದಿಬಸವಿ (ನಾ). ಸ್ವೇಚ್ಛಾಚಾರಿಯಾದ ಸೂಳೆ : ಬೀದಿಬಸವಿಯಾಗಿ 
ನೀನು ಕುಲಗೆಟ್ಟು ಹೋದರೆ ಅದರ ಕಷ್ಟ ಅನುಭವಿಸುವವಳು ನೀನೇ 
ಹೊರತು ನಾನಲ್ಲ (6&4. 053); ನಾಯಿಲ್ಲಿ ಕತ್ತೇ ಹಂಗೆ ಚಾರಿ ಮಾಡಿ 
ಕೊಂಡಿದ್ದಿದ್ದೀ, ನೀನು ಬೀದಿಬಸವಿ ಹಂಗೆ ಮನೆ ಮನೆ ತಿರುಗಿಕೊಂಡು 
ನಿಂತಿರು (ಸರ್ನಶುಂ- ೩೩೩)” "ಊರುಬಸವಿ' ಪರಾ. 

[ಬೀದಿ -- ಬಸವಿ] 

ಬೀದಿವರ್ಕಿ (ಕ್ರಿ). ೧. ಸುತ್ತಾಡು; ' ಅಲೆದಾಡು : ಮೈದೆಗೆದು ಮರ 
ನಾಗಿ ದೆಸೆಯಲಿ ಬೀದಿವರಿವುತ ವಿವಿದಛಾವನಭೇದದಲಿ ಮನ ಮುಂದು 
ಗೆಡುತಿರ್ದುದು ಧನಂಜಯನೆ (ಕುವ್ಮಾ: ೬-೫೨); ವರುಣನನು ಬೆಸ 
ಗೊಂಡು ತತ್ಪುರವರದೊಳಗಲಕೆ ಬೀದಿವರಿದುಪ್ಪರಿಸಿ ಲೋಕಾಲೋಕ 


ಪರ್ವತದಗ್ರಪರಿಯಂತಸುರವಿರೋಧಿಯ ಕಾಣದೆ (ಕೊಂ. ೯೪.೪), 
೨. ಸ್ವೇಚ್ಛೆಯಾಗಿ ಓಡಾಡು; ಸ್ವಚ್ಛಂದವಾಗಿ ನಡೆ: “ಏಸಟಂಬರಿ 
ದುದೆನಲ್‌ ಬೀದಿವಂದುದೆ” (ಉರ. 08); ಎಲ್ಲರೊಡಲ ಕಳವಳಿಗೆಯ್ಮು 


ಬೀದಿವರ್ಮಿ 


ಬೀದಿವರಿದೊಕ್ಕಲಿಕ್ಕಿತ್ತು. ರಕ್ಕಸಮಿಗಂ (೫88, ೬-೮). ಕೂರಂಕುಶ 
ದಲಾನೆಯ ಬೆಗಡುಗೊಳಿಸಲು ಬೀದಿವರಿದುದು ಸುಭಟರೆದೆಯೊಡೆಯೆ 
(ಕುಪ್ಕಾರ್ರೋ”೩-08)- ೩. ಬೀದಿಗೆ ನುಗ್ಗು; ರಸ್ತೆಗೆ ಧಾವಿಸು : 
ಮೈ ನಡನಡುಗಿ ಬೆವರುತ ಬೀದಿವರಿವುತ್ತೊಡನೊಡನೆಯೊರಲಿದಳು ರಕ್ಕಸಿ 
ಬೆಟ್ಟ ಬರಿವಂತೆ (ಸಠಾಗ-. 00-8-90). ೪. ಮುನ್ನುಗ್ಗು: ಮುಂದು 
ವರಿ: ಕರದೊಳ್‌ ಕಿಟ್ಟ ಕಠಾರಂಬೆರಸದಟಿಂ ಬೀದಿವರಿಯುತಿರ್ಕಿಲನಂ 
ಸಂಹರಿಸುತ್ತಾ ದನಿವಟ್‌ಯಿಂದರಸನಿದಿರ್ಗೊರ್ವ  ವೀರನೆಯ್ದಿದನಾಗಳ್‌ 
(ದಕಕು. ೭-೦೦೬); ಅವನಿಪಾಲಕುಮಾರಕಂಠೀರವನು ರಣದಲಿ ಬೀದಿ 
ವರಿದುತ್ಸವದಲಹಿತರನಿಟಿದು , . , ವಾಸವನ ಸಿಂಹಾಸನವನಡರುವ 
ತವಕದಲಿ ಜಾಅ*ದನು. (ಕುನ್ಮಾರ್ರೋ, ೭-೩)- ೫. ಹಬ್ಬು: ಹರಡು; 
ವ್ಯಾಪಿಸು : ಮತ್ತಮೊತ್ತರಿಸಿ ಬಯಲೊಳ್‌ ಬೀದಿವರಿದುಂ ಬಟ್ಟೆಯೊಳ್‌ 
ಬಿದ್ದ ಂಬರಿದುಂ - . , ತತ್ತಮೋಬಳಂ . . . ಸಕಳೆಜಗಮನಂಡಲೆದು 
ನೆಲಸೆ (ರಥ. ೬-೩೨ 5): ತೊಟ್ಟ ಮುತ್ತಿನ ತೊಡಿಗೆಗಳ ಬೆಳಗು ದೆಸೆಯ 
ಪಸರಿಸಿ ಪರ್ಬಿ ಬೀದಿವರಿಯೆ (ಶಕಕಾ- ೪-6); ರಿಪುವನನಿಕರದಲಿ ಸಲೆ 
ಬೀದಿವರಿದುದು ಭೀಮದಾವಾಗ್ಗಿ (ಕುಠ್ಮಾರ್ರೋ, 03-39). 

ಬೀದಿವರಿದಾಡು ಎ ೧. ಸ್ವೇಚ್ಛೆಯಾಗಿ ಶಿರುಗು. ೨. (ಆಲಂ) 
ಮನಸ್ಸಿಗೆ ಬಂದಂತೆ ವರ್ತಿಸು; ರಕ್ಕಸದೋಟಿಗರ ಹೊಯ್ದೊರಸಿ 


ಬನದಲಿ ಬೀದಿವರಿದಾಡಿದನು ಕಲಿಹನುಮ (ಕೊಣಾ. ೪). 
[ಬೀದಿ * ಪರ್ಕಿ] 
ಬೀದಿವರ್ಕಿ (ನಾ). ೧. ಸಂಚಾರ; ಚಲನೆ: ಕಾದುಕೊಳ್ಳೆನುತೆಚ್ಚ 


ನಂಬಿನ ಬೀದಿನರಿ ಬಲುಹಾಯ್ತು (ಕುಠ್ಮಾರ್ರೋ, ೧೪-೪); ಆದುದೀರ್ವರ್ಗೆ 
ಸಮರಂಗವಂಬಂಬುಗಳೆ ಬೀದಿವರಿಗಿಂಬಿಲ್ಲವಾಗಸಂ ಬೊಬ್ಬೆ ಯ ನಿನಾದಕಾಶಾ 
ತಟಂ ಸಾಲದು (ಕೆಂಫು- ೩೯-೦೦). ೨. ಸ್ವೇಚ್ಛೆ! ಯಿಂದ. ಕೂಡಿದ ನಡೆ; 
ಸ್ವಚ್ಛಂದವಾದ ಓಡಾಟ : ಬಿಟ್ಟ ಮಂ! ರೆಯ ಬೀದಿವರಿಗಳ ಕಟ್ಟುಲುಹು. 
ಗಳ ತೆಗೆದ ಸರಕಿನ ಮೊಟ್ಟೆಗಳ , . . ಪುರಜನವಖಿಳದೆಸೆಯಲಿ ಪಟ್ಟಣವ 
ಹೊಳಿವಡುತಲಿರ್ದುದು (ತೊರರಾ. ೫-6-೭6. ೩. (ಆಲಂ) ಸ್ವೇಚ್ಛೆ 
ಯಿಂದ ಕೂಡಿದ ವರ್ತನೆ, ನಡವಳಿಕೆ; ಆದುದಾವಿರ್ಭಾವ , . - 
ಇಂದ್ರಿಯದ ಬೀದಿವರಿಗಳ ಬಹಳವಿಷಯವಿಭೇದಸಹಿತ ದಿಗಾಂಶುಗೆ 
(oman. ೩-೩-೦9). [ಬೀದಿ + ಪರ್ಮಿ] 

ಬೀದಿವರಿಗ (ನಾ). ಮುನ್ನುಗ್ಗುವವನು ; ಮುಂದಕ್ಕೆ ಧಾವಿಸುವವನು : 
ಬಿ:ದಿವರಿಗರ[ಕಾಕಾಂ. ೪] ಬೆರಳ ಸೋಂಕಿನಲಿ ತಳಮಗುಚಿದವು ತೋರ 
ಗಿಂ... ಕಡುಹೆಂತೊ 

[ಬೀದಿವರ್ಕಿ + - ಗೃ] 

ಬೀದಿವರಿಯಿಸು, ಬೀದಿವರಿಸು (ಕ್ರಿ). ೧. ಹಬ್ಬಿಸು; ಹರಡುವಂತೆ 
ಮಾಡು: ' ಪಲ್ಲವದ ಶೋಭೆಯಂ ಪಳಚ್ಚನೆ ಮೇವ ಬಾಲಗಚ್ಚೆಯ 
ಬೆಳ್ಡಿಂಗಳಂ ಬೀದಿವರಿಯಿಸುವ ಫೊಸಮುತ್ತು, ಗಳ ಮೊತ್ತದಿಂ (ಉಕೀಕ್ಕ. 
೬-೯ ನ). ಬೀದಿವರಿಸು: ೨. ಬೀದಿಯಲ್ಲಿ ನಡೆಸು, ಸಾಗುವಂತೆ 
ಮಾಡು: ತೇಜಿಗಳನು ಕುಣಿಸುವರು ಕಲಭವನು ಮಾಜದೆ ಬೀದಿವರಿಸುವ 
ರಾಜಕುಮಾರರ . |. ಸೌಭಾಗ್ಯ ನೆಕ್‌ ವಿಭ್ರಾಜಿಸಿತಾ ಕೇರಿಯೊಳಗೆ 
(ಕಂಸರಿ- ೩-೦೦), ೩. ಮುಂದೆ ನುಗ್ಗುವಂತೆ ಮಾಡು... _ಧಾವಿಸು 
ವಂತೆ ಮಾಡು; ಮುನ್ನುಗ್ಗಿ ಸಂ : ಕರಿಗಳ . . . ದುರಗಲಿ ಜೋದರು 
ಬೀದಿವರಿಸುತಾಗಳುರವಣಿಸಿದರಾಕ್ಷಣದೆ (ಕಂನಪಿ- ೦೯-೯೬). 

[ಬೀದಿವರಿ, + - ಇಸ್ಕು] 

ಬೀದಿವರಿವರಿ (ಕ್ರಿ). ಮುಂದೆ. ನುಗ್ಗು ; ಧಾವಿಸು ; ಅಹಿತಕುಮಾರಶತಕವ 
ತಲೆಯನರಿವೆನು ಸುರರುಘೇಯೆನೆ ಬೀದಿವರಿವರಿದು ಗೆಲವ ಸೂಜಿಯ 
ಕೊಂಬೆನು (ಕುವ್ಮಾರ್ರೋ. ಶಂ. 3೬೪). [ಜೀದಿವರಿ, 4 ಪರ್ಮಿ] 


೬೫೧೨ 


5 


10 


ಕಪಿರಾಜೇಂದ್ರಸೈನಿಕದ (4400. ೬-3-0೩) | 


35 


ಬೀಭತ್ಸ 


ಬೀದಿವರಿಸು « ಬೀದಿವರಿಯಿಸು' ನೋ. 

ಬೀದಿವಜಿ್‌ (ನಾ). ಬೀದಿಯಲ್ಲಿ ಬಡಿಯುವ ತಮಟಿ ; ರಸ್ತೆಯಲ್ಲಿ 
ಬಡಿಯುವ ಡೋಲು: ಪಂಡಿತರುಂ ವಿವಿಧಃಳಾಮಂಡಿತರುಂ ಕೇಳತಕ್ಕ 
ಕೃತಿಯಂ ಕ್ಷಿತಿಯೊಳ್‌ ಕಂಡರ್‌ ಕೇಳ್ವೊಡೆ ಗೊರವರ ಡುಂಡುಚಿಯೇ 
ಬೀದಿವಜ್‌[ತಾಉಂ. ರಿ]ಯೆ ಬೀರನ ಕತೆಯೇ (ಶೆರೈ8, 11: 90: ರರ್ನುನ್ಮಾ 


0-೩೭ ನೋ). [ಬೀದಿ *- ಪಜ] 
ಬೀದಿವಾಡ (ನಾ). ಬೀದಿಯ ಎರಡುಕಡೆಗಳಲ್ಲಿ ಇರುವ ಸೌಧ, - 
ಮಹಡಿಮನೆ ; ಮುಂಡಾಡುವಂತಾಗಸಕೆ ನೆಗೆದ ಬೀದಿ[ಣಣ. ನೆಲೆ] 


ವಾಡಂಗಳೆ (ಕ್ಕಳಾ. 00. [ಬೀದಿ 4 ಮಾಡ] 

ಬೀದಿವಾಡು (ನಾ). ೧. ಬೀದಿಯಲ್ಲಿ ಹೇಳುವ ಹಾಡು: ಪ್ರೌಢವಲ್ಲದ 
ಕಾವ್ಯ: ನೀರಸರಲ್‌ವಂತೇನಿದು ತಾರೆಲೆಯೇ ಬೀದಿವಾಡೆ ನೆರಿಯ 
ತುಮುಖಕೇ (೧06. ೧-೩೦); ಮಹಾಮಹಾಪಂಡಿತರ ಸಭೆಯಲ್ಲಿ ಈ ಬೀದಿ 
ವಾಡು? (ಕುಂಗಳ, ೬೨). ೨. ಸಾಮಾನ್ಯಜನರು ಹಾಡುವ ಹಾಡು; 


ಜನಪ್ರಿಯವಾದ ಹಾಡು; ಅವರು  ಬೀದಿವಾಡುಗಳನ್ನು 
` ಬಿರೆದಿದ್ದಾರೆಯೇ ? (ತ್ರಸ್ಮ. 80 ನನ್ನು). [ಬೀದಿ *- ಪಾಡ್ಕು] 
ಬೀದಿಸುದ್ದಿ (ನಾ). ೧. ಬೀದಿಯಲ್ಲೆಲ್ಲ ಹರಟರ:ವ ಸಮಾಚಾರ : 


ಎಲ್ಲರೂ ಮಾತಾಡಿಕೊಳ್ಳುವ ಸುದ್ದಿ : ಹಾದಿಸುದ್ದಿ ; - ನಗರದಲ್ಲೆಲ್ಲ 


ಬೀದಿಸುದ್ದಿಯಾಗಿ ಹರಡುತ್ತಿದ್ದ... . . ಅವನ ಮತ್ತು ಕಾತ್ಕೂಷಳ 
ವಿವಾಹವಿಷಯ (ಕೃನರು- ೪೧). ೨. ನಿರಾಧಾರವಾದ ಸಂಗತಿ, -ಸುದ್ದಿ: : 
ವದಂತಿ; ಗಾಳಿವರ್ತಮಾನ: “ವದಂತಿ. ಗಾಳಿಸಮಾಚಾರ; ಬೀದಿಸುದ್ದಿ.” 
(ory. ಇಂಕಶಿ). [ಬೀದಿ * ಸುದ್ದಿ] 

ಬೀದಿಹೋಕ (ನಾ). (ಆಲಂ) ನಾಡಾಡಿ ; ದಾರಿಹೋಕ : ಅತ್ಯಮೂಲ್ಯ 
ದಿವ್ಕರತ್ನದ ಬೆಲೆಯನ್ನು ಒಬ್ಬ ಸಾಮಾನ್ಯ ಬೀದಿಹೋಕ. ಕೇವಲ 
ನಾಡಾಡಿ ಅರಿಯಲಾರ (ತಗರ. ೨೩). [ ಬೀದಿ + ಹೋಕ (ಆಪೋಕ) ] 

ಬೀಬಿ. ಬಿಬ್ಬಿ (ನಾ). ೧. ಮುಸಲ್ಮಾನ ಹೆಂಗಸು ; (4). ೨. ಹೆಂಡತಿ; 


ಪತ್ನಿ : ಜುಟ್ಟುಳ್ಳೆ ನೊಟನ ಪಾರಿವಾಳಗಳು. ದೊಡ್ಡ ಸಾಹೇಬನ 
ಬೀಬಿಗಳು . .. ಇದೆಲ್ಲಾ ಸ್ವಪ್ನದಂತೆ (ಸಂರ. 11, 8೬೨) ; ನೀನೂ ನಿನ್ನ 


ಬೀಬಿಯೂ ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದಿರಿ (ಹಂಗಾಮು. ೫): ೩. ರಾಣಿ; 
ಅರಸಿ: ಈ ಮಗು ಕಣ್ಣೂರ ಬೀಬಿ:ದು (ಉಾಕೇಂದ್ರ. ಟ)- ಬಿಬ್ಬಿ ೩. 
ಬಿಬ್ಬಿಯರ ಮೋಹರದೊಳು ಬಂದನಂದೋಲಗಕತಿವೇಗದೊಳು (ಕುರಾಸಾಂ- 
ಇಂ): ಆನೆಯ ಮೇಲೆ ತೊಟ್ಟಿಲ ಚಪ್ಪರದಲಿ ಸುಮ್ಮಾನದ ಬಿಬ್ಬಿಯ 


ರೊಡನೆ ಆನಂದವಾಡುತ ಬರುವ ಖಾನರುಗಳನೇನ ಬಣ್ಣಿಸ ಸುವೆನು 
(ಕಂನಪಿ-00-80).. [-ಪಾರ. ಬೀಬೀ ; ಹಿಂ. ಬೀಬೀ, ಬೀವೀ ; ಮರಾ. 
ಬಿಬ್ಬಿ, ಬಿಬ್ಬೀ. ಬುಬೂ] 


ಬೀಭತ್ಸ (ಗು). ೦. ಅಸಹ್ಯಕರವಾವ ; ಜುಗುಪ್ಸೆಗೊಳಿಸುವ ; ಹೇಸಿಕೆ 
ಯನ್ನು! ೦ಟುಮಾಡುವ : ತಲೆಗಳೊಟ್ಟಿಲ ಕರಿಗಳೆಟ್ಟಿಯನೆಳಿವ ರಕುತದ 
ಹೊನಲ. ಮುಂಡದ ಲಳಿಯ ನಾಟ್ಯದಲೆಸೆದುದೈ , ಬೀಭತ್ಸರೌದ್ರದಲಿ 
(ಕುಠ್ಶಾಕು ೦೩-೩೭). ೨. ಹಾನಿಕರವಾದ ; ಕೇಡುಂಟುಮಾಡುವ, 
೩. ಭಯಂಕರವಾದ ; ಭೀಕರವಾದ ; ಘೋರವಾದ. (ನ್ರಾ. 
೪. ಅಸಹ್ಯ; ಜುಗುಪ್ಸೆ : ಹೇಸಿಕೆ: ನಕ್ಕೆಂಚರರ ರುಧಿರಪಾನಕ್ಕೆ 
ಬೀಭತ್ಸ . ಎನಿಸಿದ ಹಿಮಕರನೆಸೆದಿರುತ್ತಿರ್ದನು (ಹಕಕಾ- ೩-೪3); 
ಇಷ್ಟ ಮೊ.ಹಕ ದಿವ್ಯಗುಣಗಳೊಂದು ಕಡೆ ಕಷ್ಟ ಬೀಭತ್ಸ ಘೋರಂಗಳಿ 
ನ್ನೊಂದು ಕಡೆ (ಮಂಕುಕ- ೨೬). ೫. ಅಸಹ್ಯಕರವಾದುದು ; ಜುಗುಪ್ಸೆ 
ಯನ್ನುಂ। ಹಿಮಾಡುವಂಥದು : ಪಂಡಿತರು . . . ಒಂದು ಹಿಂದಿನ 
ಕಾಲದ ಪಂಡಿತ. _ರಸಿಕತೆಯನ್ನು ಪ್ರಯೋಗ ಮಾಡಿದರು. 
'ಬೀಭತ್ಸವಾಗಿತ್ತು (ಅನು: ತxvi vont). 


ಅದು ಸ್ವಲ್ಪ 
೬. ಎ ಬೀಭತ್ಸರಸ : 


ಬೀಭತ್ಸರಸ ೬೫೧೩ ಬೀರೆ 


ವೀರ್‌, ಬೀಭತ್ಸ ಮಹಾಸಾರತರಹಾಸ್ಯ ಶಾಂತಾಧಾರೆಂ ನವ 

ಕೃತೆ ಜುಗುಪ್ಸನಂ 
ಬೀಭಶ್ಲಂ (ಉಾಷ್ಮಾರ- ೮30): ಬಳಿಕ ಶೃಂಗಾರ ಹಾಸ್ಯ.. 
ಶಾಂತಂಗಳೆಂಃ ನವರಸಾವಳ್ಯಿಯಂ ಪಡೆವುತ್ತಿರ್ಪದೆಂಬ ರಸಜ ತೆಯಿಂ 
(0೭೪. ೨೨೭). ೭. [ನಾಟ್ಯ] ಎಂಟು ಬಗೆಯ ರಸದೃಷ್ಟಿಗಳಲ್ಲಿ 
ಒಂದು ; p “ಆಲಿಯನ್ನೂ ರೆಪ್ಪೆಯನ್ನೂ ಚಲಿಸಿ ರೆಪ್ಪೆಯನ್ನು 
ಅರ್ಧ ಮುಚ್ಚಿ ಕಡೆಗಣ್ಣಿನಿಂದ ನೋಡುವುದು . . . ಜುಗುಪ್ಸೆ 
ಯನ್ನು ಅಭಿನಯಿಸುವಾಗ” (ಕಾಸ್ಮಕು. ಗರ್ಮಾನುತಾದ ೨೬೭): ಮಿಗೆ ಚಲಿಸೆ 
ತಾರೆ ಮತ್ತಂ ಮುಗುಳ್ಳಿವೆ ನೋಡಲೈ ನಿಲ್ಲದಿರ್ದಾಪಾಂಗಂ ಸೊಗಯಿಪ 
ಬೀಭತ್ಸಾಖ್ಯಂ ನೆಗಳ್ದುಂ ಸಲೆ ದಿಟ್ಟಿ ಮದನಮೋಹನರೂಪೇ (ಉಾಸ್ಕರಂ- 
aot). [ಸಂ.] 

ಬೀಭತ್ಸರಸ (ನಾ). [ಕಾವ್ಯವ] ಶೃಂಗಾರ, ಹಾಸ್ಯ. ಕರುಣ, ರೌದ್ರ. 
ವೀರ, ಭಯಾನಕ, ಬೀಭತ್ಸ, ಅದ್ಭುತ ಮತ್ತು ಶಾಂತ ಎಂಬ 
ಒಂಬತ್ತು ಬಗೆಯ ರಸಗಳಲ್ಲಿ "ಒಂದು ; ಜುಗುಪ್ಪೆಯ 
ಅನುಭೂತಿ ; ಅಸಹ್ಯದ ಅನುಭವ: ಉತ್ಸವಬಂದೆ ಹಾಸ್ಕರಸಮಾ 
ಮಧುರೋಕ್ತಿಗಳಿಂದಮಲ್ತೆ ಬೀಭತ್ಸರಸಾಂತರಂ ಶಿಥಿಲ ಬಂಧನದಿಂ (ಕರಾ. 
೨-೦೦೦) : ಪುಲ್ಲಂ ಕರ್ಚಿ ಕೊಲ್ಲದಿರೆಂದು ಪಲತೆಜದೆ ನಾಣಂ ತೊಟಕದು 
ಬೆಂಗೊಟ್ಟೋಡಿದಿಂದ್ರನೋಟಮನಭಿನಯಿಸಿಯಾಡಿ ತೋರ್ಪ ವೈತಾಳಿಕರಿಂ 
ಬೀಭತ್ಸರಸಮಂ ಇಂತು ನವರಸಂಗಳಿಂದಭಿನವರಸಂಗಳಾಗಿ ನೆಗಟುತ್ತುಮಿರೆ 
(8೧ಎ, ೨-೩೯ ವ). [ಸಂ.] 

ಬೀಭತ್ಸು (ಗು). ೧. ಭೀಕರವಾದ ; ಭಯಂಕರವಾದ ; ಘೋರವಾದ; 
ಭಯಾನಕವಾದ : ಕಾಕೋಳೂಕಸೃಗಾಲಶಾರ್ದೂಲೋಷ್ಟಖರಮುಖಂ 
ಗಳನನುಕರಿಸುವ ಮಹಾ ಬೀಭತ್ಸುಕುತ್ಸಿತೋತ್ಪ. ತ್ರಿ ಸ್ಮಾನಂಗಳೊಳ: 
(ಸುಕುಕೂ- ೦೦-೪೦ ಎ). (ನಾ). ೨. ಅಸಹ್ಯಕರವಾದುದು ; ಜುಗುಪ್ಸೆ 
ಯನ್ನುಂಟು ಮಾಡುವಂಥದು : : ಬಹುಮಲಪರಿಪೂರ್ಣಮುಮನವರತ 
ನಿಷ್ಯಂದಶ್ರೋತಾಖಿಲಗಂಧಿಯುಂ ಅತಿಬೀಭತ್ಸುವುಂ ಅಪ್ಪುದು 
(ಅ೩ಫಿ. 6-36 ನ). ೩. ಅರ್ಜುನನ ಹೆಸರುಗಳಲ್ಲಿ ಒಂದು ; ಬೀಭತ್ಸು 
ವಿನ ಕೈ ಮನದಳವನಟ್‌ಯಾ ಕಂಡು ಕಂಡು ಕಾಣುತ ಮರಳಹರೆಯೆಂದ 
(ಅನಾ: ೩-೦೩೪): ಉತ್ಸವದೊಳದ್ವರಹಯಂ ಮುಂದೆ ನಡೆಯೆ 
ಬೀಭತ್ಸು ಮೊದಲಾದನುಜರೆಡದೊಳಡಿಯಿಡೆ (ಕ್ಕ. ಬಕಾ: ೭-೨೩). [ಸಂ.] 

ಬೀಮ, ಬೀವ (ಗು). ೧. ಭಯಂಕರವಾದ ; ಭೀಕರವಾದ : (8). 
(ನಾ). ೨. ಪಂಚಪಾಂಡವರಲ್ಲಿ ಎರಡನೆಯವನು: ಭೀಮ: 
ಭೀಮ-ಬೀಮ (ಕನುಡ. ೨೩೩ ಶ್ರಜೋ). ೩. ಒಬ್ಬಾತನ ಹೆಸರು; ಬೀಮ 
ಗೋಸಾಸಿ ನಿಜಸಿದ (ಎಳ. ೪11, ಶಿ॥0- ೬೦-೦೦; 978); ಮೊರಮೊರಡೆಯ. 
ಮಗ ಬೀಮನ ಧಮ್ಮ (ಕ. ೫19. ಎಳಂರೂ: ೬೯-೨; 16ನೆಯ ಕತ). 
ಬೀವ : ೨. ಭೀವಂ_ಬೀವ (ಕತುರ- ೨೬೩ ಶ್ರಯೋ). ೩. ಬಿಟ್ಟಿಗೆ ನಲ್ಲ 
ವುಣ್ಣುಗೆಯ್ಯೆ ಶೇಶಿಗಳೆ ಬೀವನುರ್ಗ್ಗವುಣ್ಣುಂಗೆಯ್ಯೆ (ಎ೪. 1111, ಸೊರಂಿ- 
303-೪ ; 9560). [ಆ ಸಂ. ಭೀಮ] 

ಬೀಮಯ (ನಾ). ಒಬ್ಬಾತನ ಹೆಸರು: ಬೀಮಯ ಗಂದಕ್ಕೆಂ- ಕೊಟ್ಟು 

ಸ ಸು- 780). [ಬೀಮ ಅಯ್ಕ (ಅಯ್ಯ) 


ವಿಧವಿ`ಬ್ಬಮಾ ರಸಮಾರ್ಗಂ (ಕಂ. ೩-೦೯ 


(ಎಕ. 11, ಗುಂಡ್ಳುಶೇ. 
ಬೀಮಾ "ವಿಮೆ' ನೋ. 
ಬೀಮಾದಸ್ತೈವಜು (ನಾ). ವಿಮೆಯ ದಾಖಲೆ, - ಕರಾರುಪತ್ರ : 
ಮರಣದ ಅಥವಾ ನಷ್ಟದ ರುಜುವಾತನ್ನು ಇನ್‌ಷ್ಕೊರರುಗಳೆಂಬ ಬೀಮಾ 
ದಸ್ತೈವಜು ಮಾಡಿಕೊಡುವವರಿಗೆ ಕೊಟ್ಟಕೂಡಲೇ (ಗ್ರಾಶಾಕ. ೦೬). 
[ಬೀಮಾ ( ವಿಮೆ) 4 ದಸ್ತೈವಜು (ಎದಸ್ತಾವೇಜು) ] 
ಬೀಯ, (ನಾ). ೧. ಅಕ್ಕಿ: ಮಂತ್ರಾಕ್ಷತೆಯ ನಿವಹದಿಂ ಸಪ್ತಲಕ್ಷಪ್ರವಾಳೀ 


30 


46 


ಪ್ರಜೆಗಂ ಬೀಯಂ ಕರಂ ತಾನೆನಲಧಿಕತರಾಲಂಕೃತಂ ಕೌರವೇಂದ್ರಂ(ಕಾತ್ಮಸಾ, 
100); ಕಾಯಕವ ಮಾಡಿಯದ ಮಾಲ್‌ದಾ ಧನದಿಂದ ಬೀಯವಂ ತಂದು 
ಬೋನವ ಮಾಡಿ ಚರಲಿಂಗ ಕಾಯಕದಿಯಾರೋಗಣೆಯ ಮಾಡಿಸಿದನು. 
(0856: ೩5-86). ೨. ಆಹಾರ; ಉಣಿಸು; ಬೆವಸಾಯವ ಮಾಡಿ 
ಮನೆಯ ಬೀಯ[ಣಕಾ. ಬಿಯ್ಯ]ಕ್ಕೆ ಬತ್ತವಿಲ್ಲದಿರ್ದಡೆ ಆ ಬೆವಸಾಯದ 
ಘೋರವೇತೇಯ್ಯ (ಅ5ತ. ೧೬-೬೫) ; ನೀನಿಕ್ಕಿದ ಬೀಯದಲ್ಲಿ ವಂಚನೆ 
ಯುಕ್ಳರೆ ಸಂಗಾ ನಿಮ್ಮ ತೊತ್ತುತನಕ್ಕೆ ದೂರವಯ್ಯಾ (೧45: 94೩) ; 
ಅಮೃತವೇ ಮನೆಯ ಬೀಯ (೫8೫- ೨-೦). ೩. ಔತಣ; ಭೋಜನ ; 
ಅರಸ ಹೊಜವಡು ಭೀಮ ಪಾರ್ಥರ ಕರುಳ ಬೀಯವ ಭೂತನಿಕರಕೆ ಬರಿ 
ಸುವೆವು (ಕುಪ್ಕಾಗ- ೪-೩); ರಾಯಸವನು ಕೊಟ್ಟು ಬೀಯಮನೊಲಿದಿತ್ತು 
ರಾಯನವನ ಬೋಳಿಸಿ (6088: ೭-00): ೪. ಸಮಾರಾಧನೆ 
ಸೌಂದರಂ ಪರವೆಯಲ್ಲಿಗೆ ಬಂದು ತಿರುನಾಳೆ ಬೀಯ[ಕಾಕಾಂ. ಬಿಸ್ಳು]ಕ್ಕೆ 
ಪುರಕೆ ಪೋದಪೆನೆಂದು ನುಡಿಯೆ (4605. ೧೬-೬೪) ; ನೆರೆಯದೇ ಸ್ವಾಮಿ 
ಈ ಪೊಸ ಪೊನ್ನ ರಾಶಿ ಸುರಗಿರಿಯಂತಿರಿದೆ ಪರವೆನಾಚಿಯರ್ಗಾನೀವ 
ತಿರುನಾಳೆ ಬೀಯಕ್ಕೆನುತ್ತ ಸೌಂದರನು 'ಬಿನ್ನೈಸೆ (ಸಳಿರಕ್ಯ. ೦೦-೦೭). 
೫. (ಧಾನ್ಯರೂಪದಲ್ಲಿ ಕೊಡುವ) ಒಂದು'ಬಗೆಯ ತೆರಿಗೆ; ಸುಂಕ: 
ಬಿಟ್ಟಿ ಬೀಯಂ ಈನ್ತಿವಜ (ಕೊಂಕಣ: ೦೬೩, ರಾಷಿರಕ್ನೂರು. 6-30 ; 956); 
ಈ ಬಸದಿಯ ವೃತ್ತಿಯೆಲ್ಲವಕ್ಕಂ ದೇವಿದೆಆಕಿ ಅಡೆಗರ್ಚ್ಚು ಕಾಣಿಕೆ ಸೇಸೆ 
ಬಿರ್ದ್ದು ಬೀಯ ಮೊದಲಾಗೆ . . . ಸರ್ವ್ವಬಾಧಾಪರಿಹಾರವಂ ಮಾಡಿದರ 
(ಎಕ. vin, ತಗರೆ. -೩೬-೦೩೩ ; 1077) - 
[ದೇ.॥ ತಮಿ, ವೀಯ ; ತೆಲು, ಬೀಯ, ಬಿಯ್ಯ; ಕೋಲಾ. 

ಬೀಯವ್‌್‌./ಪ್ರಾ. ಬೀಅ./ಹಿಂ. ಬೀಯಾ./ಸ6, ಬೀಜ 

ಬೀಯ :ಬಿಯಗ' ನೋ. 

ಬೀಯ್ಕ “ಬಿಯ' ನೋ. 

ಬೀಯಂಗೆಯ್‌ “ಬಿಯಂಗೆಯ್‌' ನೋ. 

ಬೀಯಕಾಜಿ "ಬಿಯಕಾಜಿ' ನೋ. 

ಬೀಯಗ್ಮ "ಬೀಗ', ನೋ. 

ಬೀಯಗ್ಕ "ಬಿಯಗ್ಮ' ನೋ. 


ಬೀಯಗತನ "ಬಿಯಗತನ' ನೋ. 


ಬೀಯಗಿತ್ತಿ :ಬೀಗಿತ್ತಿ' ನೋ, 

ಬೀಯದ “ಬ್ಯಾದ' ನೋ. 

ಬೀಯು "ಬೀ? ನೋ. 

ಬೀಯ್ಯಾಗ್ಗ 'ಬೀಗ,' ನೋ. 

ಬೀಯ್ಯಗ್ಯ (ನಾ). (?) : ಹರಿಯೆ ಬಿ:ಯ್ಯಗವನು ಕಾಲ್ವಿಡಿಯೆ ಜನನ 
ಪೆತ್ತ ಹರಿಹರ ವರಗುಡು ಮತಿಗೆ (ರೇಪಾಂಶ್ರಿ- ೦-೪೭), [?) 

ಬೀಯ್ಯಗಮುದ್ರೆ, "ಬೀಗಮುದ್ರೆ' ನೋ. 

ಬೀರ್‌, 'ಬೀಜ್ಕು' ನೋ. 

ಬೀರ್‌ "ಬೀರ್ಕು' ನೋ. 

ಬೀರ (ನಾ). ೧. ವೀರ; ಶೂರ; ಕಲಿ : “ಬೀರರೆನಲ್‌ ವೀರರೊಳೆಂ” 
(489೯2. ೪೨); ಕುರುಬಲದೊಳ್‌ ಕರೆಂ `ನೆಗಬ್ಬ ಬೀರರ ಚೆನ್ನರ ಸಂದ 
ಚೆನ್ನಪೊಂಗರ ತಲೆ ತಾಟಪಣ್‌ ಕೆದಆೌದಂತೆ ನಿರಂತರಮಾಜಿರಂಗದೊಳ್‌ 
ಪಠೆದಿರೆ (ಕಂಕಣ: ೪-00) ; ಬೀರರ್‌ ದಾರಿಗೆಟ್ಟರಂತೆ ಬೆದಕಿ 
(6ರಾನ್ಸು. ೨೨೯೪). ೨. ಶೌರ್ಯ ; ಕಲಿತನ : ಕುಲಮೆಂಬುದುಂಟೆ 
ರಮೆ ಕುಲಮಲ್ಲದೆ ಕುಲಮನಿಂತು ಪಿಕ್ಕದಿರಿಂ (ಕುಶಣ. ೨-64); 
ಮರುಳ್ಳುಣಿಸಾಗಿ ಯುದ್ಧದೊಳ್‌ ಕುಜಾದಲ್‌ಯಾಗಿ ಬಿಟ್ಚಿರಿಬಲಂಗಳಿ 
ಪೇಲವೆ ನಿನ್ನ ಬೀರಮಂ (ಕಣಯ. 3-0): ೩. ಒಬ ದೇವತೆಯ 


ಬೀರಕಡಗ 


“ಜನ್ನವಗೆಯಂ, ಎಂಟಡಿವರಿಜಂ, 
ಈ ೫ ವೀರಭದ್ರಂಗೆ ಪೆಸರ್‌” (ಕಕತ, ೪೬-0); .ಉರಿಗಣ್ಣಿ 
ನೊಗೆದ ಬೀರಂಬೆರಸೊದವಿದ ನಂಜುರೂಪುವೆತ್ತವೊಲೇನಸ್ನೆರಿಯಂ 
ಪುಟ್ಟಿಸಿದರೊ ಬಂದೆರಡುಂ ಕೆಲದಲ್ಲಿ ನಿಂದ ಬೀರ ಗಣೇಸರ್‌ (ಕ್ಮ್ಮಕಾ- ೦೬೦); 
ಭೈರವ ಬೊಮ್ಮರಕ್ಕಸ ಕಾಳ ಜಟ್ಟಿಗ ಬೀರ ಬೇತಾಳರಾರೊಳರು ಬೀರತೆ 
ಯುಳ್ಳವರ್ಗಳು ನಿನ್ನಸುಗಾವೊಡಾರಾದರುಮಡ್ಮ ಬರಲಿ (ಕ್ರೀತಾಂ, 
೪. ಈಶ್ವರ : ತುಳುವದಲ್ಲಿ ಜೈನಧರ್ಮಾವಲಂಬಿಗಳೂ ಈ ಭೂತ: 
ನೆಯ ಕಟ್ಟಿಗೆ ಒಳಪಡಬೇಕಾಯಿತು.ರಕ್ತೆ"ಶ್ವರಿಯೂ (ಲೆಕ್ಕೆಸಿರಿ),ಈಶ್ವರನೂ 
(ಬೀರ) ತುಳುವದ ಪ್ರಧಾನದೈವತಗಳು (83. 3೩). ೫. ಒಬ್ಬಾತನ 
ಹೆಸರು: ಆತನ ಮಗ ಬೀರನೆಂಬೋನು ಗಾದಿಂಗಾಯಿಗನುಮಾ 
ಕಲ್ಲನಿಜ್‌ಸಿದ (ಎಳ. ೪೫1, ಸೊರಬ ೨೦೬-೯; 903) ; ಮಾರಸಂದ್ರ ಕೆಯ. 
ಕೊಟ »« ಗಳವೆಯ ಬೀರ ಕೊಟ (ಏಕ. ೫ (2), ೬೨-೨ ; ಸು. 1150). 
ಬೀರದೇಟ್ಗಿ, ಬೀರದೇಳ್ಗೆ - ಪೌರುಷದ ಏಳಿಗೆ, -ಅಭಿವೃದ್ಧಿ : 
ಚಾಗದ ನೆಗಟಕ್ತಿಯೊಳ್‌ ಬೀರದೇಟಕ್ಸಿಯೊಳ್‌ ನೆಗಟ್‌ ಮಗಂ (ತಂಪರಾ- 
6-93); ಕಂತುಗೆ ಪೂಜಾರ್ಥಮಿದೆಂದು ಸುಯ್ಗೆಅಗುವುನ್ನ ತ್ತಾಳಿಯಿಂ 
ಬೀರದೇಟ್ಸ್‌ ಗಳಂ ಪಾಡಿಸುತುಂ ಜಯಧ್ವಜಮನೆತ್ಚಿರ್ಪಂತಿರ್ದ ಮಾಲೆಗಳುಂ 
ತೋಳ್ಗಳುಮೊಪ್ಪೆ ಕಣ್ಣೊಳಿಸುತಿರ್ಕುಂ ಪುಷ್ಪ ಲಾವೀಜನಂ (ಗವಿ. ೯-೦೧೬): 
ಭುಜಾಸಿಯೊಳೊಪ್ಪರೆ ಬೀರದೇಳ್ಲೆಯೊಳ್‌ (3993, 1x-i, 00೨-00; 
146) ; ಚೋಳನೆ ಫೇಳನೆ ಬೀರದೇಳ್ಲೆಯಂ (146: 3-೨-೩4; 
1088). ಬೀರರ ಬಂಟ ಇ ಪರಾಕ್ರಮಿಗಳಲ್ಲಿ ಪರಾಕ್ರಮಿಯಾದವನು ; 
ವೀರರ ವೀರ; ಒರಿದು ಬಿರುದು: x ಟಂಬಕುಲಾನ್ತಕ ಬೀರರ ಬಣ್ಣ 
ಪರಿಕರ ನಕಿಗಂ (೩೪. 11 (2), ೪6-0; ಸು. 108ರ ಕತ). ಬೀರರ ಬೀರ ಇ. 
ಬೀರರ ಬಂಟ: ಶ್ರೀಗೆ ವಿಜಯಕ್ಕೆ . , . ಪೆಂಪಿಂಗಿನಿತರ್ಕ್ಯಾಗರಮಿದೆನ್ನು 
ಕನ್ನುಕದಾಗಮದೊಳೆ ನೆಗಚ್ಛುಮಲ್ತೆ ಬೀರರ ಬೀರ (ಎಕ. 11, ೦೩೩-೬೬7) 
982); ಚತುರ್ಬಲಂಗಳೆ ಮೆಯ್ಗುಳೊಳ್‌ ಬಗಿದಸುಂಗೊಳಿ ಸುಯ್ದು ಕೆತ್ತುವ 
ಪುಣ್ಣ ಬಾಯ್ಗಳೆ ಬೀರಮಂ ಪೊಗಟ್ಟ ಬುಯ್ಸಳೆನಿಪ್ಪುವಣ್ಮಿನ ಪೆಂಪು 
ಬೀರರ ಬೀರನಾ (ಗಣ್ಕನ: ೩9). ಬೀರೇ ದೇವರು ಇ ವೀರಭದ್ರ: 
ಅದೇನು ಜಾತಿ ಹೆಣ್ಣಪ್ಪ ಇದು. ಮಸಾಣದ ಬೀರೇದೇನರನ ನ್ನ ಮಾದೇವಪ್ಪನ 
ಮಾಡೋ ಜಾತಿ (ಮಣ. 93) : ಮಾರಮ್ಮನಿಗೆ ಗಂಡನಿಲ್ಲ, ಬೀರೇದೇವರಿಗೆ 
ಹೆಂಡತಿಯಿಲ್ಲ (ಉರ). [ಆ ಸಂ. ವೀರ] 
ಬೀರಕಡಗ (ನಾ). ಶೌರ್ಯದ ಗುರುತಿಗಾಗಿ ಧರಿಸುವ ಕೈಬಳಿ ; ವೀರ 
ಕಂಕಣ; ಬರೆವ ಕೆಯ್ಯು ಗಂಡುಗೆಡದೆ ಬೀರಕಡಗ ತೊಟ್ಟಿತು (ಗಿ. 93-0೩). 
[ಬೀರ 4 ಕಡಗೃ) 
ಬೀರಕಲ್‌ "ಬೀರಗಲ್ಲು' ನೋ. 
ಬೀರಕ್ಕ (ನಾ). ಒಬ್ಬಾಕೆಯ ಹೆಸರು: ಬೀರಕ್ಕನ ಮಗಂ ಎಆಕಳಿಂಗಂ 
(ಮಕರಿ, ೦೯೪೪, ೮೦-೦; ಸು. 9ನೆಯ ಕತ). [ಬೀರ + ಅಕ್ಕ] 
ಬೀರಕ್ಕಿ (ನಾ). (ವಿವಾಹಕಾಲದಲ್ಲಿ ವಧೂವರರಿಗೆ) ಮಂತ್ರ ಪೂರ್ವಕ 
ವಾಗಿ ತಳಿಯುವ ಅರಸಿನ ಅಥವಾ ಕುಂಕುಮದಲ್ಲಿ ಕಲಸಿದ ಅಕ್ಕಿ; 
ಮಂತ್ರಾಕ್ಷತೆ : (ಅನ್ನು. ೫. ೨೪). [ಬೀರು (ಇ ಬೀಜು)) + ಅಕ್ಮ್ಮೀ] 
ಬೀರಗಂಗ (ನಾ). ಒಬ್ಬಾತನ ಹೆಸರು; ಗಂಗವೂಡಿಯ ತಿಗುಳರ 
ಬೆಂಕೊಣ್ಣು ಬೀರಗಂಗಂಗೆ ನಿಮಿರ್ಚಿ ಕೊಟ್ಟಂ (ಎ೪. 11 (ಇ). ೫೬೦-6: 
20ತೆಡು ಕತ). [ಬೀರ + ಗಂಗ] 
ಬೀರಗಚ್ಚೆ (ನಾ). ವೀರರು ಹಾಕಿಕೊಳ್ಳುವ ಒಂದು ಬಗೆಯ ಕಚ್ಚೆ; 
ವೀರಗಚ್ಚೆ ; p ಮಲ್ಲಯುದ್ಧ ಮುಂತಾದ ಕಾಳಗಸಮಯದಲ್ಲಿ 
ಧರಿಸುವ: ಚಲನವಲನಕ್ಕೆ ಅದ್ದಿ ಸ ಯಾಗದಂತೆ ಉಡುಪನ್ನು ಬಿಗಿ 
ಗೊಳಿಸುವ ಕಚ್ಚಿ : 'ವಸುಧಶರ” ಕಣ್ಣೆನಸುಂ ಮಿಸುಗುವ ಪೊಸಮಸೆಯ 


ಹೆಸರು ; ವೀರಭದ್ರ : ಬೀರು 


೬೫೧೪ 


10 


46 


ಬೀರಜೇಗಟೆ 


ಪೊನ್ನ ಕೂರಂಕುಸವಾಳಿಸಿ ಬರಿಯ ಬೀರಗಚ್ಚೆ ಯೊಳೆಸೆದುದು ಕಾರ್ಮುಗಿಲ 
ಕೆಲದ ಕುಡುಮಿಂಚಿನವೊಲ್‌ (ತುತ್ರು- ೯-60); ಪಂಚವಣ್ಣದ ಪಟ್ಟೆಯ 
ಬಿರುದಿನ ಬೀರಗಚ್ಚೆಗಟ್ಟೆರ್ದ ಪಿರಿಯ ನೇಜಿಯಮನೋಜೆಯಿಂದೆತ್ತಿ ಪಿಡಿದು 


ಸಮರಸೆಮಯಸಮುಚಿತನೈಪಥ್ಮಂಬಡೆದಬ್ಬರಿಸಿ ಬೊಬ್ಬಿಗೊಟ್ಟೇಲ್‌ 
(ರಾಜಕೇ. ೬-೦೦ ಐ). [ಬೀರ -. ಕಚ್ಚಿ] 
ಬೀರಗನಸು (ನಾ). ವೀರೋಚಿತವಾದ ಕಲ್ಪನೆ: ತನ್ನ ಮಕ್ಕಳ 


ಬೀರಗನಸುಗಳುಬ್ಬುತಿರೆ ನಸುನಗುವಳು (ಹೂಗಳು. ೯ ೦೪). 
[ಬಿ:ರ 4 ಕನಸು] 

ಬೀರಗಲು 'ಬೀರಗಲ್ಲು' ನೋ. 

ಬೀರಗಲ್ಲು, ಬೀರಕಲ್‌, ಬೀರಗಲು (ನಾ). (ಮಡಿದ) ವೀರನ ಸ್ಮಾರಕ 
ವಾಗಿ ನೆಡುವ ಕಲ್ಲು; (ಸತ್ತ) ವೀರನ ನೆನಪಿಗಾಗಿ ನೆಡುವ ಕಲ್ಲು; 
ವೀರಗಲ್ಲು; ವೀರಶಾಸನ : ತುಜುವಂ ಮಗುಳ್ಳಿ ಸುರಲೋಕಪ್ರಾಪ್ತ 
ವಾದರು ಇ ಬೀರಗಲ್ಲ ಮಾಡಿಸಿದವನು ಪದು » ೫ x (ಎಕ. ೫11, ಶಕ್ಕತಾ, 
೬೦-೬ 1124) ; ಚೆಂನೋಜ ಮಾಡಿದ ಬೀರಗಲ್ಲು (ನೈ 40. ೦೯೩೨: ೭-೦೬; 
199). ಬೀರಕಲ್‌ : ಇ[ವ]ನ ತಮ್ಮ ಗಾವುಣ್ಣ ಸುವಿಲಂ ಬಿ.ರಕಲ್ಲ 
ನಿಜ್ಸ್ಸದ (ಎಳ. 1೪; ಹೆಗ್ಗಡ- ೭೩-೩೨; 10071). ಬೀರಗಲು : ಅಂಕೋಜನು 
ದೇವಲೋಕಕ್ಕೆ ಸಲಬೇಕೆಂದು . - . ಪ್ರತಿಷ್ಠೆಯ ಮಾಡಿದ ಬೀರಗಲು 
(ಮ್ಮ40  ೦೯೫೪- ೧-೭; 1286); ಆ ಬೀರಗಲಿಗೆ ಪೂಜಿ ಪುರಸ್ಕಾ x ೬ ತೊ. 


ಗೊಡಗೆಯಾಗಿ ಉದಕಧಾರಾಪೂರ್ವಕಮ್ಮಾಡಿ ಕೊಟ್ಟ ಗದ್ದೆ 
(ay. Xvi. ಕಕ್ಕವ9- ೭೮ 00 ;9)- [ಬೀರ. 4+ ಕಲ್ಲು (<ಕಲ್ಫ್‌)] 
ಬೀರಗಾಸೆ (ನಾ). ಇ. ಬೀರಗಚ್ಚೆ : ಮೆಟ್ಟಿದ ಬಣ್ಣವಾವುಗೆಯ 


ಸಿಂಗರದುಟ್ಟ ಬೀರಗಾಸೆಯಂದದ . ನ, ನಡೆವೊಂದು ಗಾಡಿಯ ಪುಷ್ಕಲಂ 
(ಉನಿ. ೪6-0೭) - [ಬೀರ + ಕುಸ್ಕೆ) 

ಬೀರಗುಡಿ (ನಾ). ಮೊರಸುಒಕ್ಕಲು ಪಂಗಡದವರು ವಿವಾಹಕಾಲದಲ್ಲಿ 
ಜರುಗಿಸುವ ಒಂದು ವಿಧಿ; p ಕೆಲವು ಮನೆತನಗಳಲ್ಲಿ ವಿವಾಹ 
ಕಾಲದಲ್ಲಿ ವರ ಮತ್ತು ಆತನ ಕಡೆಯವರು ಮೂರು ದಾರಿಗಳು 
ಕೂಡ:ವ ಜಾಗಕ್ಕೆ ಮಧ್ಯರಾತ್ರಿ ಹೋಗಿ, ಬೇಯಿಸಿದ ಆಹಾರ 
ವನ್ನು ಮನುಷ್ಯಾಕಾರದ ಚಿತ್ರಕ್ಕೆ ಅರ್ಪಿಸಿದ ನಂತರ ಯಾವ 
ಸದ್ದುಗದ್ದಲವಿಲ್ಲದೆ ಮತ್ತು ಹಿಂದಕ್ಕೆ ತಿರುಗಿ ನೋಡದೆ ಮನೆಗೆ 
ಮರಳುತ್ತಾರೆ. ಇದು ಯಾವುದಾದರೂ ಹಾನಿಕರವಾದ ಭೂತ 
ಪಿಶಾಚಿಗಳ ಶಾಂತಿಗಾಗಿ ಉದ್ದೇಶಿತವಾಗಿರುತ್ತದೆ 
xv: ox)- [?) 

ಬೀರಗೂಳ್‌ (ನಾ). ಯುದ್ಧದಲ್ಲಿ ಸತ್ತ ವೀರರ ಗಂಸ್ಥಾರದ ಪೋಷಣೆ 
ಗಾಗಿ ರಾಜ, ಸಾಮಂತ ರಿಥವಾ ಊರಿನವರು ಉಂಬಳಿ ಅಥವಾ 
ದತ್ತಿಯನ್ನು ಬಿಟ್ಟು ಕೊಡುತ್ತಿದ್ದ ಒಂದು ವಿಧಿ : ಬೈಚೇನಾಯಕನು 
ಬೀರಗೂಳ ಮಾಡಿ ಕಲ್ಲ.ನಿಲಿಸಿದ (ಎಕ. ೪111, ಸೊರ. ೬೪-೦೦ ; 1147). 

[ಬೀರ # ಕೂಳ್‌ (< ಕೂಟ್‌))] 

ಬೀರಗೂಳೆತ್ತು (ಕ್ರಿ). ಯುದ್ಧದಲ್ಲಿ ಸತ್ತ ವೀರನ ಸಂಸಾರದ 
ನಿರ್ವಹಣೆಗೆ ರಾಜ ಸಾಮಂತ ಅಥವಾ ಊರಿನ ಜನರು. ದತ್ತಿ 
ಯನ್ನು ಬಿಟ್ಟು ಕೊಡು : ಹೆಲಬ್ಬೆಯಿಡದ ಕೆಣ್‌ಯಂ ಕಟ್ಟಿಸಿ ಪರೋಕ್ಷ 
ವಿನೆಯಂಗಳೆಂ ಮಾಡಿ ಬೀರಗೂಳೆತ್ತಿ ಕಲ್ಲ ನಿಅತಸಿದಳು (ಎಳ. ೪117, ಸೊರಬ. 
ಇ; 1212); ಕೇತಯನಾಯಕ ವಿ:ರಭಟಂಗೆ ಬೀರಗೂಳೆತ್ತಿ ಕಲ್ಲ ನಿರಿಸಿ 
ಕ್ರಿತಾರ್ಥ್ಯನಾದ (ಎಕ. ೫117, ಸೊರಂಿ- 233 ; 1152). 

[ಬೀರೆಗೂಳಿ 4 ಎತ್ತ್ಯು) 

ಬೀರಜೇಗಟೆ (ನಾ). ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದ ಜಾಗಟೆ: 

ಬೀರಜೇಗಟೆ[ಕಾಕಾಂ- ಜೀಘಂಟೆ, ಜಾಗಟೆ]ಯ ಬೆನ್ನ ಚಮರದ . , , 


(ಸಖ್ಯ. 


ಬೀರಡವುಡೆ 


ಪದಾಶಿವ್ಯೂಹದಿಂ (ಇಚ. ೬-೦೦ ೫)... [ಬೀರ -.-ಜೇಗಟೆ (-ಆಜೇಗಂಟೆ] 
ಬೀರಡವುಡೆ. ಬೀರಡೌಡೆ (ನಾ). ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದ 
ಒಂದು ಬಗೆಯ. ಚರ್ಮವಾದ್ಯ; ವೀರಡಿಂಡಿಮ; ಪೊಡೆವ ಬೀರಡವುಡೆ 


[ಕಾಕಾಂ. ಡೌಡೆ]ಯ ಪಿಂಗಾಲೊಳೆಳಲ್ವ ಭಾರಿ ಸಂಕಲೆಯ . . . ಗಂಧ 
ಸಿಂಧುರಸಂದೋಹದಿಂ (ಕಾ೩ಕೇ. ೬-೦೦ 5), ಬೀರಡೌಡೆ : ತಂಬಟದ 
ಪಟಹದ ಬೀರಡೌಡೆಯ . . . ಕಹಳೆಗಳ ರವಕಸುರಾರಿ ನಗುತಿರ್ದ 


(ಅಳ್ರೂತ. ೬-೩೮). [ಬೀರ 4 ಡವುಡೈ) 

ಬೀರಡಿ (ನಾ). ಒಬ್ಬಾತನ ಹೆಸರು : ಆನೆಸಾಸಲಾ ಬೀರಡಿಗಳು ಮಾರಡಿ 
ಗಳುಂ .,- . ಇ ಪೊಲನಂ ನಡೆಯಿಸಿದೋರ್‌ (ಎಕ. 2೫1, ಗುಡ್ಡಿ- ೬೫-೫೬; 
733). [ಬೀರ + ಅಡಿ] 

ಬೀರಡೌಡೆ 'ಬೀರಡವುಡೆ' ನೋ. 

ಬೀರಣ್ಣ 'ವೀರಣ,' ನೋ. 

ಬೀರಣ್ಮ (ನಾ). ಒಬ್ಬಾತನ ಹೆಸರು : ಹುಲಿಯ ಜಂಗುಳಿ ಬೀರಣನ ಮಗ 
ಮೂವಡಿ (ಎಕ. ೪111. ಸೊರ. 1೬-೫; 10187). [ಬೀರ + ಅಣ್ಣ] 

ಬೀರಣವಣಿಕಿ (ನಾ). ಒಂದು ಬಗೆಯ ಚರ್ಮವಾದ್ಯ : ಹತ್ತು 
ಚಂಬಕವಅಿ ಹತ್ತು ಬೊಂಬುಳಿಟುಂಚೆ ಹತ್ತು ಬೀರಣವಲ3 (ಕುಣ. 
೪0-೬೬). (ಬೀರಣ, (ಇವೀರಣ್ಯ) 4 ಪಟ್‌] 

ಬೀರಣಿಗ (ನಾ). (?) : ಅವರಿಗೆ ಆರು ಸಹಾಯವಾಧಾರು ಅವರಿತ್ತಂಡವನೂ 
ಕೊಂದವನೇ ಬೀರಣಿಗ ಸಾಕಿದಗೆ ಮಂಗಳ ಜವಳಿ ಅವರಿತ್ತಂಡವು ನಾಡು 
ನಖರ ಪರಿವಾರಕೆ ಹೊರಗು (ಎಕ. ೪, ಶೇಲೂರು. ೬೫-0೨೯; 1382): [1] 

ಬೀರಣೆ (ನಾ). ಅಧಿಕಾರಸೂಚಕವಾದ ಆಸ್ಥಾನದ ಉಡುಪು (?) : 
ಕುಪ್ಪಸದ ಬೀರಣೆಯ ಬಿನ್ನಣದ ಹಸನಿ]ಗಂ ಟೊಪ್ಪಿಗೆಯ 
ಹೊಅವೇಷದಿಹಪರದ ಲೆಕ್ಕಿಗಂ (016, 3-೩೪); ಹೊಳೆವ ನವ್ಯಾಭರಣ 
ವೆಲ್ಲವಂ ನೆಣ ತೆಗೆದು ಪಳಿಯ ಬೀರಣೆ ಕುಪ್ಪಸಂಗಳಂ ಮಿಗೆ ಕಳೆದು 
(4666: ಹ: ೩೦೦-೪)" [?] 

ಬೀರಣೆಗಾವುಂಡ (ನಾ). ಒಬ್ಬಾತನ ಹೆಸರು: ಮಾಗರ ಬೀರಣೆಗಾವುಣ್ನರ 
ಮಗಂ ಬಸವಯ್ಕಂಗೆ ಪಲ್ಲವಾದಿತ್ಯ ನೊಬಂಬಗಾವುಣ್ಣನೆಂದು ಪೆಸರಂ 
ದಯೆಗೆಯನ್ನು (ಕೈಎಂ- ೧೯೩೨, ೪8-0೧; ಸು. 900). 

(ಬೀರಣೆ, 4 ಗಾವುಂಡ (ಎ ಗಾಮುಂಡ)] 

ಬೀರತಣಿ (ನಾ). ಮಡಿದ ವೀರನ ಆತ್ಮಶಾಂತಿಗಾಗಿ ನೀಡುವ ತರ್ಪಣ: 
ಬಟ್ಟೆಯ ಕಣ್ಣೊಳ್ಳು[೪*]] ಕಲ್ಲಳನಿಟ್ಟವರೆಲೆ  ಬೀರತಣಿಯನಿತ್ತುಂ 
ಮೂಢರ್‌ (ಸಮಶ. ೧೨-೩). [ಬೀರ 4 ತಣ್ಣಿ] 

ಬೀರತೆ (ನಾ). ಶೌರ್ಯ; ಕಲಿತನ : ಭೈರವ ಬೊಮ್ಮರಕ್ಕಸ ಕಾಳ ಜಟ್ಟಿಗ 
ಬೀರ ಬೇತಾಳರಾರೊಳರು ಬೀರತೆಯುಳ್ಳವರ್ಗಳು ನಿನ್ನಸುಗಾವೊಡಾರಾದ 


ರುಮಡ್ಡ ಬರಲಿ (್ರೀಕಾಂ. 6-8೪). [ಬೀರ +- ತೈ] 
ಬೀರದೇವ, ಬೀರೆದೇವ (ನಾ). ೧. ಒಬ್ಬಾತನ ಹೆಸರು: 
ಶ್ರೀಮನ್ಮಹಾಮಂಡಲೇಸ್ವರ ಕುಮಾರ ಬೀರದೇವನೊಡನೆ. ಚಾಲುಕ್ಕ 


ವಿಕ್ರಮದ ೧೯ನೆಯ ಯುವಸಂವತ್ಸರದ ಮಾಘಸುದ್ದ ಪಂಚಮಿ ಆದಿತ್ಯ 
ವಾರದಂದು ಪರಲೋಕಪ್ರಾಪ್ನನಾಗುತ್ತಮಿರೆ (ಎ೪. ೫111, ಸಾಗರ. 
60361 196). ಬೀರೆದೇವ : ೨. ಒಬ್ಬ ದೇವತೆಯ ಹೆಸರು; 
ವೀರಭದ್ರ: (೪: [ಬೀರ * ದೇವ] 
ಬೀರನೊಟಂಬ (ನಾ). ನೊಳಂಬವಂಶದ ಒಬ್ಬ ರಾಜನ ಹೆಸರು: 
ಶ್ರೀಮನ್ನೊಬಿಂಬಾಧಿರಾಜ ಅಯ್ಯಪದೇವನ ಮಗ ಅಣ್ಣಿಗ 
ಬೀರನೊಟಮ್ಬು (ಬಕ: ಸ, ಗೊರ. ೪-೩; ಸು- 920); ಶ್ರೀಪ್ರಿಧಿವೀವಲ್ಲಭ 
ಪಲ್ಲವಕುಲತಿಲಕ ಶ್ರೀಮತ್‌ ಅಯ್ಕಪದೇವನ ಮಗಂ ಬೀರನೊಬಮ್ಚಂ. 


(ಎಕ. ಸ, ಕೋರಾರ. 1೬-೪; ಸು. 925)... [ಬೀರ “- ನೊಬಂಬ] 


೬೫೧೫ 


30 


ಬೀರವಣ 


ಬೀರಪೆರ್ಮನಡಿ (ನಾ). ಗಂಗವಂಶದ ಒಬ್ಬ ರಾಜನ ಹೆಸರು: 
ನೀತಿಮಾರ್ಗದೆಅಸಿಯಪ್ಪ ಪೆರ್ಮ್ಮನಡಿಯ ಮಗ ಶ್ರೀಮತ್ಸತ್ಯವಾಕ್ಕ 
ಬೀರಪೆರ್ಮ್ಮನಡಿಯು ಗೊಟ್ಟ ಕಲ್ನಾಟು (ಏಕ. ೪, 966. ೬೦-೪; 920). 

[ಬೀರ -- ಪೆರ್ಮನಡಿ (<ಪೆರ್ಮಾನಡಿ)] 

ಬೀರಬೊಬ್ಬೆ (ನಾ). ಪೌರುಷಸೂಚಕವಾದ ಗರ್ಜನೆ, ಬೊಬ್ಬೆ ; 

ಬೀರಬೊಬ್ಬೆ. ವಿಜಯಯಾತ್ರೆ ಮತ್ತೆ ಮತ್ತೆ ಗುಡುಗಲಿ (ಗ: ೪4-00). 
[ಬೀರ + ಬೊಬ್ಬೈ] 

ಬೀರಮಂಡಿ (ನಾ). ವೀರನು ಮಂಡಿಯೂರಿ ಕುಳಿತುಕೊಳ್ಳುವ 
ಒಂದು ಭಂಗಿ; ವೀರನು ಬಾಣಪ್ರಯೋಗ ಮಾಡಲು ಮಂಡಿ 
ಯೂರುವ ಒಂದು ಭಂಗಿ; ವೀರಮಂಡಿ: " ಬೀರಮಂಡಿ 
ಯೂರು ' ಪರಾ, [ಬೀರ 4 ಮಂಡಿ] 

ಬೀರಮಂಡಿಯೂರು (ಕ್ರಿ). ವೀರಮಂಡಿ ಹಾಕು; ಮೊಣಕಾಲನ್ನು 
ಊರಿ ಕುಳಿತುಕೊಳ್ಳು : ಬೀರಮಂಡಿಯೂರಿ ಯುವರಾಜನಿಗೆ ಪ್ರೇಮಾ 
ಲಿಂಗನವಿತ್ತು (15೪. ೦೯-೦೪) - [ಬೀರಮಂಡಿ 4 ಊರ್ಮು (ಊಳಲು) 

ಬೀರಮದ್ದಳೆ * ಬೀರವದ್ಧಳಿ' ನೋ. 

ಬೀರಮ್ಮ (ನಾ). ಒಬ್ಬಾತನ ಹೆಸರು: ಬೇಡರ ಬೀರಮ್ಮನ ಪರಿಯೊಳ್‌ 
೬ ೬ ಎಪೆ 22 ಅದು ಸರ್ಗ್ಗಕೆ ಸನ್ನನ್‌ (ಕು ೪, ಹಾಸನ. ೨೪-೩; 
995) ; ಮಲೆಯಂ ಕೊಟ್ಟಿತ್ತು ಬೀರಮ್ಮನ ಕುಲಮನಿತುಂ ದಾಸಿಪತ್ರಕ್ಕೆ 
ನಿಂದರ್‌ (13೩೩- ೫%. ೪-೨೪; 10761). [ಬೀರೆ ಅಮ್ಮ] 

ಬೀರಯ್ಯ (ನಾ). ೧.. ಒಂದು ಕ್ಷುದ್ರದೇವತೆಯ ಹೆಸರು : ಮಾರಯ್ಯ 
ಬೀರಯ್ಯ . . . ಕೇತಯ್ಯಗಳೆಂಬ ನೂಜು ಮಡಕೆಗೆ ನಮ್ಮ ಕೂಡಲ 
ಸಂಗಮದೇವ ಶರಣೆಂಬುದೊಂದು ದಡಿ ಸಾಲದೆ (086. 8೩೭). ೨. 
ಒಬ್ಬಾತನ ಹೆಸರು ; ಬರದೊಂ ಬೀರಯ್ಯ (ಎಕ. 1೪, ಹೆಗ್ಗೆಡ. ೧೧೬-೧೪; 
ಸು- 990). [ಬೀರ - ಅಯ್ಯ] 

ಬೀರರವ (ನಾ). -ಬೀರಬೊಬ್ಬೆ : ತೆಗೆಯಿ ಬೀರರವ(ದೆ] ಮೇಲೆ ಪರಿವ 
ಮದಗಜಂಗಳಿಂ ಚಳೆತ್ತೂರಂಗಮಂಗಳಿಂ (ತಂಶರಾ- ೦-೩೮ ರಗಳ)- 

[ಬೀರ *- ರವ] 

'ಬೀರರಸ (ನಾ). ಒಬ್ಬಾತನ ಹೆಸರು : ಬೀರರಸನ ಮಗ ಜೊಂಮರಸನ 
ಪೆಂಪೆಂತೆಂದಡೆ (4೪: ೪111, ಸಾಗರೆ. ೩೦-6; 20001). [ಬೀರ *- ಅರಸ್ಕ) 

ಬೀರವಟ್ಟ (ನಾ). ೧. ಮುಖ್ಯಸೇನಾಪತಿಯ ಪಟ್ಟ,-ಪದವಿ ; 
ಸೈನ್ಯದ ನಾಯಕತ್ವ ; ವೀರಪಟ್ಟ : ಬೀರವಟ್ಟಮನಾನಿರೆ ನೀನೀ 
ಸೂತಸುತಂಗೆಡೆಗೊಂಡು ಕೈವಾರದಿಂದೊಸೆದಿತ್ತೊಡಮೇನಾಯ್ತ (ಕಂಕಣ. 
೨-೫); ಬೀರವಟ್ಟಕ್ಕೆ ಮೆಟ್ಟಡೆ ಬೀರಾಂಗನೆ ಸೇಸೆಗೊಂಡ, ಪಡೆಯಂ 
ಕೈಸನ್ನೆಗೆಯ್ದುದ್ದತಂ  ನಡೆಯಲ್ವೇಟಸ್ವೊಡೆ  (ಉಕಿಫ. 4-002). 
೨. ಮುಖ್ಯಸೇನಾಪತಿಯ ಪದವಿಯನ್ನು ಸೂಚಿಸುವ (ಹಣೆಗೆ 
ಕಟ್ಟುವ) ಸಣ್ಣ ಪಟ್ಟಿ : ಜೋಲ್ಡ ಪುರ್ವನೆತ್ತಿ ಕಟ್ಟಿದ ಲಲಾಟಪಟ್ಟ 
ದೊಳಿಟ್ಟಿಳಮೊಪ್ಪುವ ಬೀರವಟ್ಟಮುಮಸದಳಮೆಸೆಯೆ (8060: 60-3೨ ನ). 

[ಬೀರ * ಪಟ್ಟ] 

ಬೀರವಣ (ನಾ). ೧. ಸೈನಿಕರ ಜೀವನನಿರ್ವಹಣೆಗಾಗಿ ಪ್ರಜೆಗಳು 
ಕೊಡುತ್ತಿದ್ದ ತೆರಿಗೆ : ಕಿಸುಕಾಡೇಟ್ಬಿತ್ತಜಕೊಳಂ ಸಾರಿಗೆ ಬೀರವಣಸಹಿತಂ 
ಸುಂಕಂ ಪರಿಹಾರಂ (ಎಇ. ೫೪, ೭೯-೨೪; 1050); ಬೀರವಣ ಕೊಡತಿವಣ 

« . ಆಚಂದ್ರಾರ್ಕ್ಯತಾರಂಬರಂ ಸಲ್ಫೆ (ಕಂ. ೦೯೩೨, ೧೬-೩೦; 1069); 

೨. ಊರಿನ ಜನರು ವೀರನೊಬ್ಬನ ಶೌರ್ಯವನ್ನು ಮೆಚ್ಚಿ 
ಅವನಿಗೆ ಕೊಡುತ್ತಿದ ಹಣ : ಶಿವಲಿಂಗಮಹಾಮಹಿಮಂಗೆ ನಾಗವಾಡಂ 
ತನಗೀವ ಬೀರವಣ ದರ್ತ್ವಮನಾವಗಮಿತ್ತನರ್ಶ್ಶಿಯಿಂ (ಕೊರ್ನಾಕಾ- 6-೬೦; 


1147)- [ಬೀರ + ಪಣ್ಯ] 


ಬೀರವಣಿಗ 


೬೫೧೬ ಬೀವು 
ಬೀರವಣಿಗ (ನಾ). ವರ್ತಕರ ಒಂದು ಪಂಗಡ ಮತ್ತು ಆ| |ಬೀರಸೆಟ್ಟಿ (ನಾ). ವ್ಯಾಪಾರಿಗಳ ಒಂದು ವರ್ಗ ; ಊರಿಗೆಯ್ದಿದ ಮಾರಿ 
ಪಂಗಡಕ್ಕೆ ಸೇರಿದವನು ; ವೀರಬಣಂಜುಧರ್ಮ ಮತ್ತು ಆ ಬೀರಸೆಟ್ಟಿಯ ಹೊಯ್ದ ದಾರಿಕಾಜರ ಗಾದೆಯಂತೆ (ಛರತ- 15-೪). 


ಧರ್ಮಕ್ಕೆ ಸೇರಿದವನು ; ಬೀರರುಂ ಬೀರವಣಿಗರುಂ ಗವುಂಡರುಂ 
* ಅಪ್ಪ ಶ್ರೀಮದಯ್ನೂರ್ವ್ವರ ವಿಖ್ಯಾತಿಯೆನ್ತೆಂದಡೆ (4928: 1x-, 
6065-88; 1057); ಸೆಟ್ಟೆಗುತ್ತರುಂ ಗಾಮಣ್ಮರುಂ ಗಾಮಣ್ಣಸ್ವಾಮಿಗಳುಂ| 5 
'ಬೀರರುಂ  ಬಿ(ಬೀ)ರವಣಿಗರುಂ (ಎಣ. ಸ, 
[< ಸಂ. ವೀರವಣಿಜ್‌] 
ಬೀರವದ್ದಳೆ, ಬೀರಮದ್ದಳೆ (ನಾ). ಯು: ಂದ್ಮಕಾಲದಲ್ಲಿ ಉಪಯೋಗಿ 
ಸುವ ಒಂದು ವಾದ್ಯ: ರಣವಾದ್ಯ ; ತಂತಮ್ಮ ಮೊನೆಯ ನಾಯಕರ 
ಬಿರುದಿನ ಬೀರವದ್ದ ಳೆಯ ಪದರ ಪಜಯ ಶಹಳೆಯ ಕಳಕಳಂ ಕಿವಿ 
ಶಬ್ದಂಗಿಡೆ. ಬವಮನೆಯ್ದೆ (ತಂಉನೂ- ೦೩-೩೪ 2). ಬೀರಮದ್ದಳೆ: ಕೋಕಿ 
ಲಾರವಮದು ಬೀರಮದ್ದಳೆಯ ನಿಸ್ವನಮಾಗಿರೆ. (ತಂತ್ರಫು- ೭-೪೨)- 
[ಬೀರ *- ಮದ್ದಳ್ಳೆ (ಮದ್ದ ಲೈ] 
ಬೀರವರ್ತಿ (ನಾ). ವೀರವೃ: ತ್ತಿಯ ವ್ಯಕ್ತಿ; ಸೈನಿಕ: ಜಗಮನದಿರ್ಪ 
ಲಾರ್ಪ ಬಿರುದಾಂತ ಬಲಂಗಳೆೆತ್ತಿ ನುಂಗಿ ಮತ್ತುಗುಟದ ಬೀರವರ್ತಿ 1 
ನಿಕರಂಗಳ ಬಾಟಕ್ಕೊದಲಾದ ಚಾಗದೋಲಗದ ವಿಡಂಬಡಂಬರಕೆ ಕಣ್ಣೆಲೆ 
ಯಾದ ವಿಲಾಸಮೊಪ್ಪೆ ಗದ್ಮುಗೆಯೊಳಗಿರ್ದುದಗ್ಗಳಿಕೆಯಗ್ಗದ ಪಾರ್ಥಿವ 
ಪುತ್ರಸಾರ್ಥಕಂ (ಅರಂಪು- 3-39): [< ಸಂ. ವೀರವರ್ತಿನ್‌] 
ಬೀರವಸದನ (ನಾ). ವೀರೋಚಿತವಾದ ಅಲಂಕಾರ... ಪ್ರಸಾಧನ : 
“ಬೀರವಸದನ -. ವೀರಪ್ರಸಾಧನ- (ವೀರೋಚಿತ ಆಭರಣ, ಅಲಂಕಾರ)” 
(ಕರ್ಕಕೋ. ೩೦). 'ಬೀರವಸದನಂಗೆಯರ್‌' ಪರಾ. [ಬೀರ 4 ಪಸದನ] 
ಬೀರವಸದನಂಗೆಯ್‌ (ಕ್ರಿ). ವೀರೋಚಿತವಾದ ವೇಷಭೂಷಣಗಳನ್ನು 


೩೩-೨೦ ; ss). 


= 


ಧರಿಸು: ಕಣ್ಣಿಂಬಾಗಿರೆ ಬೀರವಸದನಂಗೆಯ್ದು ಪೊಲಮಟ್ಟಂ. 
(von: ೦೯೬), [ಬೀರವಸದನ + ಕೆಯ] 
ಬೀರವಣ (ನಾ). ವೀರೋಚಿತವಾದ ಒಂದು ವಾದ್ಯ, ಹರೆ ; [೩5 


ಒಂದು ಬಗೆಯ ರಣವಾದ್ಯ,.- ತಮಟೆ.: ಬಾಖ್‌ಸುವ ಓೀರವಅಕಿಯ 
ಪೊಡನ ಡಕ್ಕೆಯ ಪಿಡಿದ ಬಿರುದಿನ ಕಾಳೆಯ ಬಿಲ್ಲುಲಿಯ ಸಡಗರಮೆಲ್ಲಾ 
ದೆಸೆಗಳಂ ಕಿವುಂಡುವಡಿಸೆ (ಕಣ: ೨೩೦); ನಾನಾ ಬೀರವಅಕಗಳ ರಭಸದಲಿ 
ರಂಜಿಸಿದುದು ದುರ್ಗ (440: ೬-೬-೦೫). [ಬೀರ * ಪಲ್‌] 

ಬೀರವುರ (ನಾ). ಒಂದು ಊರಿನ ಹೆಸರು: ನಾಲ್ಕು ಮರ್ತ್ತರ್ಕೈಯು 
ಬಿಡುವುದೊಕ್ಕೆ ಬೀರವುರಮುಂ ಬಿದಿರ್ವ್ವಳ್ಳಿಯುಮನೊನ್ನೊ ಅಗ್ರಹಾರಂ 
ಮಾಡಿ (ಬಳ ೩1 ತತ್ರರು- 80-0೬ ; 908). [ಬೀರ + ಪುರ] 

ಬೀರಸಂಕಲೆ (ನಾ). ವೀರನು (ಬಿರುದಿನ ಸಂಕೇತವಾಗಿ) ಧರಿಸುವ 
ಕಾಲ ಬಳೆ ; ವೀರಶೃಂಖಲೆ ; ತೊಡರು: ಪೊನ್ನ ಬೀರಸಂಕಲೆಯ 
ತೊಳಪ್ಪ ಕನ್ನಡಿಯ ಚೆನ್ನಡಿಯಡ್ಡ ಣವೆಡ್ಡಮಾಗೆ (೪ಳಾ. ೨೭೨). 

[ಬೀರ 4 ಸಂಕಲೆ,] 

ಬೀರಸಗ್ಗ (ನಾ). ಕಾಳಗದಲ್ಲಿ ವೀರೋಚಿತವಾದ ಮರಣವನ್ನು ಪಡೆದ 
ವೀರನಿಗೆ ದೊರಕುವುದೆಂದು ಭಾವಿಸಲಾದ ಸ ರರ್ಗ; ವೀರಸ್ವರ್ಗ : 
“ಬೀರಸಗ್ಗಂಬಡೆ' ಪರಾ. [ಬೀರ 4 ಸಗ್ಗ] 

ಬೀರಸಗ್ಗಂಬಡೆ (ಕ್ರಿ). ವೀರಸ್ವರ್ಗವನ್ನು ಹೊಂದು. ಪಡೆ: ಚೋಟ 
ಗಣ್ಮರ್‌ ಆಟ್ದನ' ಮುನ್ಹೆ ಪಣಿದು ಬೀರಸಗ್ಗಂಬಡೆದಂ (ಮೈಆಂ- ೧೯೨೮ 
೩3-೩; 1056). [ಬೀರಸಗ್ಗ 4-ಪಡೆ,] 

ಬೀರಸಾಂತರ (ನಾ). ಸಾಂತರವಂಶದ ಒಬ್ಬ ರಾಜನ ಹೆಸರ: 
ಸಾನ್ಹಳಿಗೆಯ ಬೀರಸಾನ್ತರನ ಮೇಲೆ ನಡೆವಯ್ವತ್ತು ನಾಡೊಳಗಣ 
ಬಲ್ಲುಗದೊಳ್ಳಿಟ್ಟಟ್ಲಿನ್ನು (ಎಳ. ೪೫, ಸೊರಂ. ೭೭-0೫ : 901). 

[ಬೀರ 4--ಸಾಂತರ] 


[ಬೀರ + ಸೆಟ್ಟಿ] 

ಬೀರಸೇನಸಿದ್ಧಾಂತ (ನಾ). ಒಬ್ಬುತನ ಹೆಸರು : ಶ್ರೀ ಬೆಳ್ಳೊಳನಿವಾಸಿ 

ಗಳಪ್ಪ ಶ್ರೀ. ಬೀರಸೇನಸಿದ್ಧಾನ್ತದೇವರವರ ಶಿಷ್ಕರ್‌ (ಎಕ್ಕ ೬ ಳು 
978). [ಬೀರ 4+ ಸೇನ + ಸಿದ್ಧಾಂತ] 

ಬೀರಸೇಸೆ (ನಾ). (ಯುದ್ಧ ಮುಂತಾದ ಸಂದರ್ಭಗಳಲ್ಲಿ) ವೀರನ 

ತಲೆಯ ಮೇಲೆ ತಳಿಯುವ ಅಕ್ಷತೆ ; ವೀರಸೇಸೆ ; 


ನೊಸಲ ಕಣ್ಣ 
ಮಾದೇವನ ಮಿಸುಪ 


ನೊಸಲೊಳಿ ಬೀರಸೇಸೆಯನಿಟ್ಟು (0೫ಕ್ಕೆ, 
0೩0-03): [ಬೀರ 4 ಸೇಸೆ] 
ಬೀರಾಳ್‌ (ನಾ). ಶೂರನಾದ ಸೈನಿಕ ; ಇಂತಿಂತು ಬಿ:ರಾಳ್ಗಳಿ್ಲಿಲ್ಲಿ ನಗೆ 


ನುಡಿಯುತಿರೆ (ಸತ್ತಾಗ: ೬೬-300): ಲೆಕ್ಕಕ್ಕೆ ಮಿಗಿಲ್‌ ಬೀರಾಳೆ ಳಂ ತಿಂದೆ. 
(ಶ್ರೀರಾಮಾ. 194-09). [ಬೀರ + ಆಳ) 

ಬೀರಿಸು "ಬೀಆೌಿಸು' ನೋ. 

ಬೀರು, 'ಬೀಜ್ಕು' ನೋ.' 

ಬೀರ್ಕು, ಬೀರ್ಕ್‌ (ನಾ). ಒಂದು ಬಗೆಯ ಮದ, 
ಬೀರು ಬೇಕು (ಅಂನೂ. ೬೬). ಬೀರ್ಕ್‌ ; ನಾಲ್ಕು 
ಸಂಜೆ ಬೀರ್‌ ಕುಡಿಯುವುದಕ್ಕೆ ಸೊಗಸಾದ ಸ್ಥಳ “ies: ೨೫); 
ಆಧುನಿಕ ನಿರನುಭವಿ ಯುವಕರಂತೆ ಬೀರ್‌ ಕುಡಿದು 
(ಕಕ್ಕ. ೩೫). [+-%o. Heer] 

ಬೀರ್ಕು (ನಾ). ಬಾಗಿಲುಳ್ಳೆ ನಿಲುಪೆಟ್ಟಿಗೆ : ಕಪಾಟು : ಅಲಮಾರು : 
ಒಂದು ಬೀರುವನ್ನ್ನು ಮುರಿದು ಹಾಕಲಾಗಿತ್ತು (ಕೋಂ. 03೪); 
ಬಟ್ಟೆಗಳು ಗಾಜಿನ ಬೀರುವನ್ನು ಸೇರಿದ್ದವು. (ಮುಂಿಶಾ, ೨೨); 
ಗೌಡರು ತಮ್ಮ ಬೀರುವಿನ ಪಕ್ಕದಲ್ಲಿ . 
ಸಂಭಾಷಣೆ ನಡಸುತ್ತಿದ್ದರು (ಉನೂರು. ii: 
[ + ಇಂ. ೫ಟrಂau. / ತಮಿ, ಪೀರೋ ; ತೆಲು, ಬೀರುವಾ, ಬೀರುವ] 

ಬೀರುಗಲ್‌ (ನಾ). ತೂರಿ ಬರುವ ಕಲ್ಲು; ಎಸೆದ ಕಲ್ಲು :' ಎತ್ತ 
ತಿರುಗಲುಮಿಲ್ಲದಮ್ಮೋರ್‌ ಬೀರುಗಲ್ಲಳ್‌ . . , ನೆರನಿರಿಯೆ, ತೊಪ್ಪ 
ತೊಪ್ಪನೆ ಕುಪ್ಪೆಯೊಟ್ಟಿದರ್‌ (ಶಾರಸಿ- ೦೬-೪೦೦). 

[ಬೀರ್ಕು (ಬೀಜ) + ಕಲ್‌] 

ಬೀರೆದೇವ "ಬೀರದೇವ' ನೋ. 

ಬೀರ್ವಗ್ಗ. 'ಬೀಜುವಗ್ಗ' ನೋ. 

ಬೀರ್ವು (ನಾ). ಕಟ್ಟು; ಕಟ್ಟಳೆ (?): ಪರ್ಷ ನಾಲ್ಕರೊಳಾವುದಾನೊಂದು 
ಪರ್ವವ ಪೂರ್ವಗೊಂಡುಪವಾಸವಿಹೆನು ಸರ್ವಥಾ ಯಮವಲ್ಲ ನಿಯಮ 
ಮತ್ತದರೊಂದು ಬೀರ್ವು ತಿಂಗಳಿಗೊಂದು ದಿವಸ 


ನೋಡಿದ 


* ಮಂಡಿಸಿ ಎಲ್ಲರೊಡನೆಯೂ 


(064. ೦೯-೪೪), 
[?] 
ಬೀವ "ಬೀಮ ನೋ. 
ಬೀವು. ಬೀಹು (ನಾ). ೧. ಬೆನ್ನುಹುರಿ : ಬೆನ್ನ ಬೀವಂ[೫ಕ. ಮಂ] 
ತೆಗೆವ ಬೇಶಾಳೆರುವುಂ . , . ಕಂಡು (ಗರಾಯು- 8-೩ ೨); ಬಿಗಿದ 


ಬೆನ್ನ ಬೀವುಂ ತೆಗೆದ ಬಸಿಜುಂ . . , ನಾಲ್ಕುಂ ತಳೆಮಂ ತೋಳುತ್ತುಂ 
ಸರಳಿಸಿ ಪಾಯು ಪೋಪ ಪೊಳ್ಳೆವಂದಿಯಂ ಕಂಡು 
ಸಂದ ನೇಪಾಳನ ಬೆನ್ನ ಬೀವನಿರದೆತ್ತಿ (4: ೫೪. ಟಂ 
೨. ನರ; ಸ್ನಾಯು: ಕೀವಿನ ನೆತ್ತರ ತಿಪ್ಪೆ ಬೀವಿನಿಂದಂ. 
ಬಿಗಿದಿರ್ದ ಪೆರ್ನೆಣದ ಖಂಡದ ಮಾಂಸದ ತಾಣವ`ಲ್ಲವೇ (6ರರ್ಷನ್ಸು: 
ಹಲವೆಲುವಿನೆಕ್ಕೆಗಳೆ ಬಿಗಿದು ಬೀವಂ ನೆಯ್ದ ನುಲಿಯ 
ಹಂದೊಗಲ ಹಾಸಿನೊಳು ಮಂಚಂ ಜಡಿಯೆ (ಕತಕಾ. ೩ 


(ರೀರಾನ- ೩-೦೬ ನ), 


1272) 


೫-೨೪) ; 


00-0). 


ಬೀವುಗಾರ್ತಿ ೬೫೧೭ ಬೀಸರೆ 


: ಬೀವಂ ಮಿಳಿಯುವುಂ ಮಾಚ್‌ ಕೊಳಲಾರ್ಪಡೆ 
ಬಾ (20೫ರ. ೯-೬6 ವ); ತನ್ನ ಸ್ನ ಕೊರಲನರ್ಫಾಾಭರಣಮಂ ಬೀವಂ ಮಾಡಿ 
ಕುಮಾರಿಯ ಕೆಯ್ಕೊಳ್‌' ಕೊಟ್ಟು ... ಆ ಕುಮಾರಿಯಂ ಕಟ್‌ಪುವುದುಮಾಕೆ 
ಬೀವಂ ಮಾಲುತ್ತೂಂ ಬರೆ (ನುಣನೇ. ೪-೩೦ 5); ರಂಜಿಪ ಬೆರಕೆವರಲ 
ಚಿಬ್ಬಿಲೊಳಗೆ ಹೊಸ ಹೊನ್ನ ಸರಿಗೆಯ ಬೀವುಗಳನು ತುಂಬಿ (ಕೇಬಸಂ. 
೨0-೨೬): ೪. ತಂತೀವಾದ, ಗಳಲ್ಲಿ ಉಪಯೋಗಿಸುವ ಸರಿಗೆ. 
ತಂತಿ; “ಪಿಟೀಲು, ಮೊ. ವಾದ್ಯಗಳ ಹುರಿ ; ಬೀವು ; ತಂತಿ” (ಗಂ: 
ಇಕೊ). ಬೀಹು : ೨. ಬಿಲ್ಲಿಂದ ಬೀಹಿನ ಹಗಜು ಮುಜವವೋಲು ಕಲ್ಲಿಂದ 
ಕಾಲ್ತುಂಡಿಸುವೊಲು ಬಲ್ಲಿತಪ್ಪಾ ಕೊಲೆಯಿಂ ಕೊಂದರಾ ಮಿಗಮಿಲ್ಲಿಂ 
ನಿಲ್ಲವೆಂಬಂತೆ (ಕರಂ. ೨-೩೨). 

ಬೀವು ಮಾಡು - ಹಗ್ಗವನ್ನಾಗಿ-ಮಾಡು ; ಹುರಿಯನ್ನಾಗಿಸು: 
ತನ್ನೆಸೆವ ರತ್ನಮಾಲೆಯನುನ್ನತನಂತೆಸೆಯೆ ಬೀವು ಮಾಡಿ ಕ್ಕಾ 
ಕನ್ನೆಯ ಕಯ್ಕೊಳ್‌ ಕೊಟ್ಟು; (ಕೇಮುಪು- 6-3೬) - 

ಬೀವುಗಾರ್ತಿ (ನಾ). ಹಗ್ಗವನ್ನು ಮಾರುವವಳು : ಬೀವ ಕೊಳ್ಳಿರೆ 
ಯೆಂದು ವೀಣಾರಾವದಿಂ ಪೊಳಲಂಗಡಿಯೊಳಾ ಬೀವುಗಾರ್ತಿ [೫೫೦. ಶಿ) 
ಬರಲೈ (ಸಾಳ್ಮರಾ- ೩೦-೨6). [ಬೀವು-- -ಕಾಲ4 -ತ್ರಿ(<-ಇತ್ತಿ)] 

ಬೀವುಗಿತಿ (ನಾ). = ಬೀವುಗುರ್ತಿ : ಬೀವುಗಿಶಿ ನಿನಗೇತಲ್‌ಂದಾಯ್ತಾ 
ವಿಭವಮೆನೆ ಬೀವ ಮಾಲದೊಡೀ ವಿಭವವಾಯ್ತೆಂದವಳ ಸಖಿ ನುಡಿಯೆ 
(ಸಾಳ್ಮರಾ. ೩೦-3೯). [ಬೀವು * - ಗಿತ್ಠಿ (ಆ. - ಗಿತ್ತಿ)) 

ಬೀವುಗೊಳ್‌' (ಕ್ರಿ). ಹಗ್ಗವನ್ನು ಕೊಂಡುಕೊಳ್ಳು : ಬಂದಂಗನೆ ಬೀವು 
ಗೊಳ್ಳಿಮೆನುತುಂ ಪೊಕ್ಕಾ .ಪುರೀವೀಥಿಯೊಳ್‌ ನಿರಹಂಕಾರದಿನೆಲ್ತಿರುತ್ತಿರೆ 
(ಕೇಬಫು. 6-86): ಪೋಗಿ ಪೊಬಲಂ ಜಳಜಾನನೆ ಬೀವುಗೊಳ್ಳಿಮೆನುತಂ' 
ಪೊಕ್ಕಳ್‌ (೧೫ರ: ೯-೭೦). [ಬೀವು 4 ಕೊಳ್‌] 
ಬೀವೋಜ (ನಾ). ಒಬ್ಬಾತನ ಹೆಸರು: ಅಭಿಮಾನುಗಳೆಂಬ ಗೊಗ್ಗಿ ತನ್ನ 
ಮನ್ನೆಯ ೫ ೫ ಬೀವೋಜಂಗೆ ಬಿಟ್ಟಂ (ಎಕ, ೫1, ರೊಳಳಾ. ೨೭-೪ ; 96೨). 
[ಬೀವ (ಎ ಬೀಮ) + ಓಜ (<ಒವರುು)] 

ಬೀಸ, ಬೀಸ್ಕು (ನಾ). ೧. ಒಂದು ಸಂಖ್ಯೆ; ಇಪ್ಪತ್ತು : “ಬೀಸಿಗೆ 
(ಬೀಸ) - ವಿಂಶತ್‌ ಇ ಇಪ್ಪತ್ತು” (ಕರ್ಮಕೋ- ೩೨)- ೨. ಇಪ್ಪತ್ತರಲ್ಲಿ! 
ಒಂದು ಭಾಗ. ೩. (2) : ಭಂಗಾರವಂ ' ಮಾಜನಿಕದಲ್ಲಿ ದೇವರಂಗ | 
ಭೋಗಕ್ಕೆಯಾಚಂದ್ರಾರ್ಕ್ಯ ೬ ೬ ನಡವಂತಾಗಿ ನೂಜಕ್ಕೆ 'ಬೀಸಮಂ 
ಬಿಟ್ಟರ್‌ ಮತ್ತಂ ಚೈತ್ರಾರೋಪಣಕ್ಕೆ ವರ್ಷಂಪ್ರತಿ ಬೀಸಕ್ಕೆ ಹಾಗವೊಂದು 
ಬಿಟ್ಟರ* (3333: ೫೫. . ೦೩೫-೫3; 2119). ;ಬೀಸ್ಕು ; ೧. 'ಉತ್ತಮ 

ು' ಪರಾ. "ವೀಸ' ಹೋ. 
[+ ಹಿಂ. ಮರಾ. ಬೀಸ್‌, /ಸ್ರಾ, ವೀಸ್‌. /ಸಂ. ವಿಂಶತಿ] 
ಬೀಸಗೆ, ಬಿಸಿಗೆ, ಬೀಸಿಗೆ, (ನಾ). ೧. ಇಪ್ಪತ್ತುಪಲದ ಪ್ರಮಾಣ: 
ಬೀಸಗೆವೊಂದಕ್ಕಾ ಪೆರೆ ಲೇಸಾಗಿಹ ಗಂಧ ಪಂಚಭಾರದ ಸುಂಕಂ ಅರಸನೊಲಿ 
ದೀವ ಪಡಿಯಂ ಭರದಿಂ ತೊಂಭತ್ತು ಭಾರಕೇನುಂ ಬರ್ಕುಂ ಛಉೈನತಾ. 
3408); ೧ ಬೀಸಗೆ- 3೦ ಪಲ (186. ೩). ಬಿಸಿಗೆ: ೧. ವಿಂತಿ 
ಪಲಂ ಬಿಸಿಗೆ (6೫ರ. 69); ಬಿಸಿಗೆ ವಂದ ಕೊಪಿರಲೆ ಸಾಗಿಹ ಗುಧ ಪಂಚ 
ಭಾರದ ಸುಂಕಂ (ರ. ೪-೪). ಬೀಸಿಗ್ಗೆ : ೧. “ಪಲಮಕ್ಕವಿಪ್ಪತ್ತಿನಲ್ಫೆ 
ಬೀಸಿಗೆಯದಕ್ಕುಂ” (ುಂಗರಾ- ೦೦೪-೦೦); ಭಂಡಿಯ ಕರುಸೆಯ ಮಳವೆ 
ಗೆರಡು ಬೀಸಿಗೆ (ಎಇ. ಸ; ೩೩-36 ; 1136) ; ದಶದ್ವಯಪಲದಿಂ ನಿಲ್ಕುಂ 
ಬೀಸಿಗೆ (ಕೃತಕ, 9-38). ವಿ. (ಅರುವತ್ತುಸಂವತ್ಸರಗಳನ್ನು 
ಮೂರುಭಾಗಗಳನ್ನೂಗಿ ವಿಂಗಡಿಸಿದ, ಇಪ್ಪತ್ತುವರ್ಷಗಳ ಅವಧಿ: 
ಮೊದಲುತ್ತಮಬೀಸಿಗೆಯಿಂದುದಯಿಸುಗುಂ ನಾಲ್ಕು ಯುಗಮವುಂ 
ಪ್ರಭವಾದ್ಯ(ಬ್ಹ)0 (ಕಟಕ, ೬-೩); ಕ್ರಮದಿಂದುತ್ತಮಂ ಬೀಸಿಗೆ ಮಧ್ಯಮಂ 


10 


ಬೀಸಿಗೆ ಕನಿಷ್ಠಂ ಬೀಸಿಗೆಗಳಿನಿಸಿ ಇಪ್ಪತಿಪ್ಪತ್ತು ವರುಷಂಗಳಿಂದೊಪ್ಪತ್ತೆನು 
ಭೂತಫಲಮಾಗಿರ್ಕುಂ (೧೭. ೬). ೩ ಒಂದು ಸಂಖ್ಯೆ; ಇಪ್ಪತ್ತು : 
ೌಬೀಸಿಗೆ (ಬೀಸ) -ವಿಂಶತ್‌ ಎ ಇಪ್ಪತ್ತು” (ತದ್ಕಕೋ. py 

[ಜೀಸ 4 ಗೆ) 

ಬೀಸಣಿ "ಬೀಸಣಿಗೆ" ನೋ. 

ಬೀಸಣಿಕೆ "ಬೀಸಣಿಗೆ" ನೋ. 

ಬೀಸಣಿಗೆ, ಬೀಸಣಿ, ಬೀಸಣಿಕೆ (ನಾ). ಗಾಳಿ ಬೀಸಿಕೊಳ್ಳಲು (ಓಲೆಗರಿ, 
ಬಿದಿರು ಮ :ವುಗಳಿಂದ) ತಯಾರಿಸಿದ, ಬೆಂದು ಸಾಧನ; 

. ತಾಲವೃಂತಕಂ - ಈ ೨ ಬೀಸಣಿಗೆ (ಹರಾಯು. 


ಇ ರ್‌ (ಉತ್ಕರ- ೨-೪) ; ರುಳೆವ ರೈೋಂಪಸಿ ಬೇಸಿದವು 
ತಂಬೆಲರ ಬೀಸಸೆಗೆಗಳು (ಕಣರ. ೦೨-೦). ಬೀಸಣಿ: ಕರದಿ -ಬೀಸಣಿ 
ಕೊಡೆಯ ಭಸಿತದಾಧಾರ ಜಪಸರವಾಂತು (8468: ೨-೪): ಬೀಸಣಿಕೆ ; 
ಚಂದನದಿಂದ ಪೆಟ್ಟಿಗೆ ಕರಡಿಗೆ ಬೀಸಣಿಕೆ ಮುಂತಾದವುಗಳನ್ನು ಮಾಡುತ್ತಾರೆ 
(ಮುಂಬಯಿ ೩-೬6); ಕೂಸು ಇದ್ದು ಮನಿಗೆ ಬೀಸಣಿಕೆ ಯಾತಕ ಕೂಸು 
ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಕೆಗಾಳಿ ಸುಳಿದಾವ (ಗಳೊ. 69). 
'ಬಿಜ್ಜಣಿಗೆ' ಪರಾ. 

ಬೀಸಣಿಗೆಯ ಊಳಿಗ ಎ. ಬೀಸಣಿಗೆಯನ್ನು ಹಿಡಿದು ಗಾಳಿ 
ಬೀಸುವ ಸೇವೆ: ಅರಮನೆಯಲ್ಲಿ ಸಮಂಖದೊಳು ನಿತ್ಯಕಟ್ಟಿಳೆಯಲ್ಲಿ. 

» ನಡೆಯುವ ಊಳಿಗಗಳು ಸಂಚಿಯ ಊಳಿಗ . - . ತೂಗುನೀರಿನ 
ಊಳಿಗ, ಬೀಸಣಿಗೆಯ ಊಳಿಗ (ನುಹಾನಂ. 1, 9). 

[ಆಬಿ.ಸ್ಕು. / ತಮಿ. ವಿಚಿಲಿ ಮಲ. ವೀಶೇರಿ, ವಿಶರ್ಯ, ತುಸು, 
ಬೀಸಣಿಗೆ, ಬೀಸನಿಗೆ ; ತೆಲು. ವೀವನ. 1 ಸಂ. ವೃಜನ] 
ಬೀಸಣಿಗೆಮರ (ನಾ). ಬೀಸಣಿಗೆಯಾಕಾರದ ಎಲೆಗಳನ್ನು ಹೊಂದಿ 
ರುವ ಒಂದು ಬಗೆಯ ಮರ : ಶ್ರೀತಾಳೆ, ಕೊಡೆಮರ, ಸೇಗೋ, 
ಬೀಸಣಿಗೆಮರ, ಓಲೆಗರಿವುರ (ಜೃ 80- ೨೩-೪86). [ಬೀಸಣಿಗೆ 4"ಮರ್ಯ] 


ಬೀಸನೆ (ಅ). ವೇಗವಾಗಿ; ಶೀಘ್ರವಾಗಿ ; ಅಲ್ಲಿಂದ ಬೀಸನೆ ಹೆಜ್ಜೆ ಹಾಕ 
ಹೊರಟಾಗ . , . ಕೇಳಿಸಿತು (ಮೂಕಕ್ಕೆ- ೩೩). 
ಬೀಸಬೀಸನೆ (ದ್ವಿರುಕ್ತಿ) : ಬನ್ನಿ, ಬೀಸಬೀಸನೆ ಹೋಗುವ`(ಕುೂಕಕ್ಕ. 
೩೯). [ಬೀಸ್ಕು-- -ಅನೆ,] 


ಬೀಸರ, ಬೀಸರು (ನಾ). ೧. ವ್ಯರ್ಥವಾದುದು ; ನಿರರ್ಥಕವಾದುದು; 
ನಿಷ್ಠಯೋಜಕವಾದುದು: ತಡಿಯೊಳ್‌ ಪೊಳೆವ ತಮ್ಮ ನೆಬಲನಟಲ್ವೋದ 
ನಲ್ಲಳಿಂದು ಲಲ್ಮೈಸಿ ನೋಟ್ಟಿ ಜಕ್ಕವಕ್ಕಿಗಳಾಸೆಯಂ ಬಿ:ಸರರಿ ಮಾಡಿಯುಂ. 

« ಸಾಯಂತನಸಮಯಸಮಿರಣಂ ಸೌಖ್ಯಸಾರಸರ್ವಸ್ವಮೆನಿಸಿರ್ದಾಸಳ್‌ 
(ತಂತ್ರಪು- 6.9 ವ್ರ; ಪರಿಮಳದ ಮಯವೆನಿಪ ಸಕಲದ್ರವೈಂಗಳಂ 
ಪರಮಗೆಂತರ್ಷಿಸುವೆನೆವು ಬೀಸರಂಗಳಂ (೧ಕ್ಷಾರೋ. ೪೯-೩೪) ; ಬಿನ್ನ 
ಬೀಸರವಹುದೆ ನಿಮ್ಮಯ ಸೊಮ್ಮಿ ನವರಿಗೆ (ಕುಠ್ಕಾಪಿ. 6-೩); ಬೀಸರ 
ಮಿದೆಂದು ಜೀವವ, ಪರಮೇಶ್ವರಂಗರ್ಪಿಸುತ್ತಂ Tagg. ೩-೦೭-೫೩) . 
ಪಿ. ನಾಶ; ಹಾಳು; ಕೇಡು: ಆಸುರವಾದುಡದು ಬೀಸರವಾಯಿತು 
(ಕಿನಕ9- ೦೨೦-೩86) ; ಕೇಳು ನಿನ್ನುತನ ವಿನೋದದ ಖೂಳ ಬೋಳೆಯ 
ತನದಲೊದಗಿದ ಬಾಳಿಕೆಯ ಬೀಸರವನೆಂದನು ಸಂಜಯನು (ಉಣ್ಮಳ. 
೨-೦೬); ಮೇದಿನೀಪರಿಯಟಣ ಪುಣ್ಯಫಲೋದಯಕೆ ಪಡಿಯುಂಟಿ 
'ಬೀಸರಎಲ್ಲ ಪಿತಗೆಂದ (ಕರಗ: ೯-೭-೦೩). ೩. ಅಹಿತವಾದುದು; 
ಕೆಟ್ಟುದು ; ನಿಂದೆ: ಕೂಸಂ ಕೊಟ್ಟಪೆನೆಂಬೀ ದೂಸಟ್‌ ನೀವಿಂತ 
ವಜ್ಞೆಗೆಯ್ಯುತ್ತೆನ್ನಂ ಬೀಸರಮನೆ ನುಡಿ[ಣ೫ಂ: ಮಾಡದೆಪಿರಿ (ಕತಕ. 
3೬-); ಕುರುಪತಿ ಬೀಸರಮಂ ನುಡಿಯದೊಳ್ಳಿತಂ,ನುಡಿದಪನೇ (ಗನ್ಸ್‌. 


ಬೀಸರಂಬೊಂದು ೬೫೧೮ ಬೀಸರಿಸು. 


«ಬ. “ಬೀಸರನುಡಿ' ಪರಾ. ೪. ಕಷ್ಟ ; ಆಪತ್ತು : ಆ ಸುಯೋಧನ 
ಸುತರಸರಳ ವಿಳಾಸವನು ಖಂಡಿಸಿದನವದಿರ ಬೀಸರಕೆ ಬಂದಡ್ಮಬೀಳುವ 
ಭಟರ,1ಕೆಡೆಯೆಚ್ಚ (ಕುಣ್ಮಾಯ್ರೋ. 8-೬೫); ಬೀಸರಕೆ ಬೆದಜುವ ವಧೂಜನ 
ದಾಸಲಡಗಲು . . . ನಗುತಿಂತೆಂದನಸುರಾರಾತಿ ಕರುಣದಲಿ (೧ಛಾಗ- 
00-0೬-3೨). ೫. ಕೊರತೆ; ಲೋಪ; ಕುಂದು: ಬೇಸಅವಖಳವೇದಂ 
ಗಳುಚ್ಚರಿಪ ವಿಘ್ನೇಶನ ಪಡೆದ ಮಾತೃಕೆಯ ಭಾಸುರಜಿಹ್ವೆಯೊಳ್‌ ಪೊಅ 
ಮಟ್ಟು ವಚನಕೆ ಬೀಸರವಿಲ್ಲೆಂದಳವಳು (ಕೋಶಕ. ೨೫-೩೦). ೬. ಅಂತ್ಯ; 
ಕೊನೆ;ಮುಕ್ತಾಯ : ಕಡುಪಿನಿಂದೆರಗಿದಂ ಬೇಡಬೇಡೆಂಬವರ ಕಡೆಗಣಿಸಿ 
ನುಡಿಗಳ್ಳೆ ಬೀಸರಂ ಬರೆದಂ (೫ಲಊರ- ೦೭೦-೩6೦). ೭. ಮಲಿನತೆ: 
ಅಶುದ್ಧತೆ ; ಮೈಲಿಗೆ: ಸಂಸಾರಮೆಬ ಶ್ವಾನನಟ್ಟೆ ಮಾಸಲ ಬೀಸರ 
ಮಾಡಿದಿರಯ್ಯಾ (ಬಸನ: ಮನ ಬೀಸರವಾದೊಡೆ ಪ್ರಾಣ ಪಲ್ಲಟ 
ವಹುದವ್ವ (ಪುಕಾರೇ- ಐ. ೪4-೯9); ಮರುತೆನ ಸಂಗದಿಂದ ಪರಿಮಳ 
'ಬಿ:ಸರವಾಯಿತ್ತ್ತಿ (6010- ೩೬೩-೨). ಲೆ. ಚೆಲ್ಲಾಪಿಲ್ಲಿ; ಅಸ್ತವ್ಯಸ್ತ: 
ಕಡುಗೊಯ್ಯಲ್ಲಾದ ಕೆಯ್ಯಂತೆ ತೆನೆ ಮು್‌ದು ಬೀಸರಮಾದ ರಾಶಿಯಂತೆ 
ಪುಲಿಮೊಗಂಗೆಟಿನ್ಟಿ (ಕತುಪು. 00-68 ನ); ಭಾಸುರನಾಗನಾಥನ ಫಣಾಮಣಿ 
ರುಕ್ಕಯಮುರ್ಬಿ ಧಾತ್ರಿ ಮೇಣ್ಬೀಸರಮಾಗಲಲ್ಲಿ ಪೊಜಪೊಜ್ಮೆ ಮಡಲು | 
ವಿಜೃಂಭಿಪಂತೆ ತೋರ್ಪಿ ಸರಸೀಡ್ಕಸನ್ನಿಧಿಯೊಳ್‌ (ದ್ಯ. ೦-೫). ೯. 
ಕೆದರುವಿಕೆ ; ಕಲಸುವಿಕೆ : ಪೂಸಿದ ಕುಂಕುಮಮೆನಸುಂ ಬೀಸರಮಾಗಿ 
ರದು (8050, 4-00)- ೧೦. ಛಿದ್ರ; ಭಿನ್ನ; ಭಂಗ: ತನ್ನಿಷ್ಟಲಿಂಗ 
ಭಿನ್ನಮದಾಗೆ . . . ದೋಷಹರ ಬಸವ ಶಂಕರದೇವರಾ ಲಿಂಗ ಬೀಸರಾಗಲಿ 
ತಮ್ಮ ತನುವಂ ನಿರಾಕರಿಸಿ ಶೇಷಧರನಂಥ್ರಿಯಂ ಪೊರ್ದಿ ಸುಖಯಾದರ್‌ 
(ಕರುಣ. ೧೬-೨೬). ೧೧. ಅಳ್ಳಕ ; ಸಡಿಲ: ಬೀಸರವಾಗದಪ್ಪು . . . 
ಮಾಸಲಂತಿರೆ ಮನಮಿರ್ಪುದು (ಅರಣ. ೪-60). ಬೀಸರು: ೧೨. ಕಪಟ: 
ವಂಚನೆ ; ಮೋಸ : ಲೋಕದಲ್ಲಿ ಬಿನ್ನಾಣದಿಂ ಬೀಸರಿಲ್ಲದ ಭಾವಶುದ್ಧಿ 
ಯಿಂದೊಲಿದು ನಲಿದೊಲವಿನಿಂದ ಸ್ಮಾಣುವಿಗೆ ನೀರೆಆೆದು. , , ಮುನಿ 
ಸಂಕುಲಂ ಕೇಣಮಿಲ್ಲದೆ ತದ್ವನಾಂತರದೊಳಿರ್ದುದು (ಕಂಂಕೂ ೨-30) 
[ಬೀ 4 ?./ ತೆಲು- ವೀಸರ] 
ಬೀಸರಂಬೊಂದು (ಕ್ರಿ). ಮಲಿನವಾಗು ; ಇವಳ ಕಡೆಗಣ್ಣ ನುಣ್ಣದಿರ್ಗಣೆ 
ಯಿನೆಚ್ಚಪಂ ಕಾಮದೇವಂ . . - ಬೀಸರಂಬೊಂದಿತ್ತು ಮನದೆಸಕಂ 
(ems. 3-8-1) [ಬೀಸರ 4 ಪೊಂದ್ಕು (« ಪೊರ್ದು)] 
ಬೀಸರಂಬೊಗಿಸು (ಕ್ರಿ). ಮಲಿನಗೊಳಿಸು : ಏಕಭಾಂಡವಾದುದ 
ಕಂಡುಣದೆ , , . ಆಸಯದಾನಗಳೆ ತೆಗೆದವಂ ಬಳಸದೆ ಬಳಸಿ ಬೀಸರಂ 
ಬೊಗಿಸಿದೊಂದೇಶೊಳಚಳದಿಂದೆಯೊಂದಿತೆನ್ನದೆಯುಂಡು(1ದ್ಕೇ ಪು. ೨೩-೦೦೨). 
[ಬೀಸರಂಬೊಗು 4 - ಇಸು] 

ಬೀಸರಂಬೊಗು, ಬೀಸರಂಹೊಗು (ಕ್ರಿ). ೧. ಕೆಡು; ಕೆಟ್ಟುಹೋಗು : 
ಮುಖದೊಳ್ಳಾನಮಂ ಕೆಯ್ಕೊಳೆಭಿನಯಮಂ ದೃಷ್ಟಿಯೊಳ್‌ ಠಸಮಂ ಪದ 
ತಳದೊಳ್‌ ತಾಳಮಂ ಬೀಸರಂಬೊಗಲೀಯದೆ ಸೆಆವಿಡಿದು (ರ. 
8-0 ವ). ೨. ಕಡಮೆಯಾಗಂ ; ಕುಗ್ಗು; ಕುಂದು : ವಾಸವಂ ಬೀಸರಂ 
ಬೊಗದ ಸಡಗರದಿಂದೀಸಿಕೊಂಡು ಲೇಸಾಗಿ ವಾಸನೆವಡೆದ ದೇವಾಂಗ 
ವಾಸಮಂ ತನ್ನಯ ಪರ್ಯಂಕಾಸನಬಂಧದೊಳ್‌ ಪಾಸಿ ಮೆಲ್ಲನಲ್ಲಿ ಕುಳ್ಳಿರಿ 
ಸುವುದುಂ (ಣರಕಿ. ೬-68 5). ೩, ಮುಗಿ; ತೀರು; ಕೊನೆಗಾಣು ; 
ಬಿರ್ಚುವಲೆ 'ಬಳ್ಳಿವಲೆ ಗೋರಿವಲೆ ಖಂಡವಲೆಗಳೆಂಬಿವಂ ಬೀಸರಂಬೊ 
[೫೫೦. ಬು]ಗದೆ ಬಿರ್ಚಿ ಬೀಸಿದಾಗಳ್‌ (ಕಾಜಕೇ- 3-00೪ ). ೪. ಅಶುದ್ಧ 
ವಾಗು; ಮಾಲಿನ್ಯವನ್ನು ಹೊಂದು : * ಬೀಸರಂಬೊಗಿಸು' ಪರಾ. 
ಬೀಸರುಹೊಗು : "೩, '"ಮುರಹರನಾಣೆಘೋಷಣೆಯಲಿ ಜವಿ ಬೀಸರು 
ಹೊ[ಕಾಕಾಂ ಹೋಗದಂತೆ ನೀನಿರ್ದು ಕರೆಯಲಟ್ಟಿದರೆ ದ್ವಾರಕಿಗೆಯ್ದು 


0೬] 


35 


40 


ವುದು (ಶೋತತ. ೦೬-೦೨) ; “ಜವಿಬೀಸೆರು ಇ ಕೂದಲಷ್ಟು ಪಾಲುಮಾರಿಕೆ” 
(ನೋತ, ೦೩-೦೨ ಅಡ). [ಬೀಸರ 4 ಪೊಗು] 

ಬೀಸರಂಬೋಗು. ಬೀಸರಂವೋಗು, ಬೀಸರವೋಗು ಟ್ರಿ). ೦- 
ವ್ಯರ್ಥವಾಗು ; ನಿರರ್ಥಕವಾಗು : ತೊಡರಂ ದೇಸೆಗೆ ಕಾಲೊಳಿಕ್ಕಿ. ಪಡೆದ 
ರ್ಥಂ ಬೀಸರಂಬೋಗದಂತೊಡಲಂ ರಕ್ಷಿಸಿ (ಎಕ. ೪, ಶೇಲೂರು. ೧೦೨-೪೪ ; 
12) ; ಅಲರ ಬಿಜ್ಜಣಿಗೆಯಿಂ ಬೀಸೆ ಬೀಸರಂಬೋದಂತೆ ಹಸನಂ 
ಹಸಂಗೆಡೆ (ಣಃ: ೬-೪ ನ). ೨. ನಾಶವಾಗು; ಹಾಳಾಗು: 
ಬೀಸರಂಬೋದುದಿನ್ನೇನು ವಂಶದ ಛಲಂ (4೫6-6. ೩೬-೨೨). ೩. 
ಮುಗಿ; ಕೊನೆಗುಣು : (೪. ಬೀಸರಂವೋಗು : ೪. ವಿಚಲಿತ 
ವಾಗು ; ವಿಕ್ಷಿಪ್ತವಾಗು : ಕುಕಿಲ್ವ ಪಡಿಯಜನಕ್ಕಿಗಳುಗ್ಗ ಡಣೆಗೆ ಬೀಸರಂ 
ವೋಗದೆ ... ಪದ್ಮಕಿಂಜಲ್ಕದೊಳ್‌ ಸ್ವಸ್ತಿಕಂ ಬರೆವ ಹಂಸಗಾಮಿನಿಯರುಂ 
(ನಾಗಳು. ೩೦-೩೬ ನ). ಬೀಸರವೋಗು : ೧. ಹಿಡಿದುದ ಬಿಡನು ಬಿಟ್ಟು 1 
ಅಜ್ಜೆಯ ಬಳಿಸಿ ಮುಂದಣಡಿಗೆ ಬೀಸರವೋಗಿ ಬಳಲುವನಲ್ಲ (8೮೧. 
೨೭-೦೦೭) ; ಮಾಸರ ಗಂಡನೆಂದೆಂಬ ಬಿರುದಿನ ವಿಲಾಸದ ನಡೆ ನಮಗಿನ್ನು 
ಬೀಸರವೋಗದೆಂದೆಣಿಕೆಯನಾ ನೃಪ ಸೂಸಿ ಬಿಟ್ಟನು ಮನದೊಳಗೆ 
(ಕುರಾಸಾಂ. 6-00): ೨, ದಿನ ವೃಥಾ ಹೋಗದೆ ಯೌವನ ಬೀಸರ 
ವೋಗದ ಮುನ್ನ ಪಿನಾಕಿಯ ತಂದು ನೆರಹೆನ್ನವ್ವಾ (ಸರ್ವತ- ೯೬೫೩೦೯): 
ವಿತತಲ್ಲಣಾಮ್ರ ಮುಂತಾದ ನೈವೇದ್ಯಸಂತತಿಯದೀಶಂಗೆ ಹಿತ 
ವಲ್ಲೆಂದು ನೆನೆದು ನಿಶ್ಚಿತದೆ ಸಾವ ನ ಜೀವಾತ್ಮಾ 
ರ್ಪಿತಂಗೆಯ್ಯುತೆ (ರ್ಮ (ಪು. ೨೦-೩8). ೫. ಮೋಸಹೋಗು ; ವಂಚಿತೆ 
ವಾಗು ;: ಈಶ್ವರ ನುಡಿದ ನುಡಿಯನಲಾದೆವೆಂದು ಸರ 
ವೋದರಣ್ಣಗಳೆಲ್ಲ (೪೪4. ೨8-009). ೬. ಮಲಿನವಾಗು ; ಮಾಸಲಳಿ; 
ಮಾಲಿನ್ಯವನ್ನು ಹೊಂದು ; ತನು ಮಾಸಲು ಮನವೆಲ್ಲ ಮಾಸಲು 
ಶಿವನ ಈ ಮಾಸಲು ಬೀಸರವೋಗದಂತಿದ್ದರೆ ಆತನೆ ಜಗದೀಶ ಕಾಣು 
(ರೇರಾಠ- 8೧-೧೦೦) : ಲಿಂಗದಲ್ಲಿ ಮುಜಿಕಿದು ಮಚ್ಚಿರ್ದ ಮನವು ಹೊರಗೆ 
ಬೀಸರವೋಗದೆ (ಶುಶಾರೇ- ಕ. 938-366); ಬೀಸರವೋಗದ ಮುನ್ನ 
ಮಾಸಲಾಗಿ ಅರ್ಪಿಸಬಲ್ಲಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಚನ್ನಸಂಗಮ 
ದೇವನು (ಕತ್ನವ.ಕ: 930-669). ೭. ಭಂಗವಾಗು ; ಮುರಿ: ತನ್ನಲ್ಲಿ 
ತಾನು ನಿಶ್ಚಯವಾಗಿ ಭಾಷೆ ಬೀಸರವೋಗದೆಯಿಪ್ಪ ಇರವು ಕೂಡಲಸಂಗಮ 
ದೇವರಲ್ಲಿ ನಮ್ಮ ಮಹದೇವಿಯಕ್ಕಂಗಾಯಿತ್ತು (08ರ. ೪: 0೨6೫). 

[ಬೀಸರ 4 ಪೋಗ್ಕು (ಇಪೋ,)) 

ಬೀಸರಂವೋಗು " ಬೀಸರಂಬೋಗು ' ನೋ. 

ಬೀಸರನುಡಿ (ನಾ). ಮೂದಲಿಕೆಯ ಮಾತು ; ನಿಂದೆ : ಹರ ಶಂಕರ 
ಪಕ್ಷದಿನೀ ದೊರೆ ಪೊಸಬೆಯನಂಟಿಕೊಂಡು ಬೀಸರನುಡಿಯಂ ಸೊರ. 
ಕೆಡೆನುಡಿವುತೆನ್ನಂ ಜಜಕಿದವನೀ ನಿಂದೆ ನಿನ್ನದೇ ಶಶಿಮೌಳೀ (೫ಂಸ್ಗ 
೬-೦೨-೨೪), [ಬೀಸರ *- ನುಡಿ] 

ಬೀಸರವೋಗು " ಬೀಸರಂಬೋಗು ' ನೋ. 

ಬೀಸರಿಗ (ನಾ). ನಾಶಮಾಡುವವನು ; ಕೇಡುಂಟು ಮಾಡುವವನು: 
ಲೇಸು ಮಾಡಿದೆ. ಭುವನಭವನದ ಬೀಸರಿಗನಸುಗೊಂಡು ನಿಜಪದದಾಸ 
ವರ್ಗವನುದ್ಕರಿಸಿದೆ (ರಾಗ. ೩-೯-೪೦). [ಬೀಸರ 4 - ಇಗ] 

ಬೀಸರಿಸು (ಕ್ರಿ). ೧. ನಾಶ ಮಾಡು : ಸುತ್ತ ಕೆದರಿದ ಹಿಳುಕನೋಸರಿಸಿ. 
ಬೀಸರಿಸಿ , . , ಬಿತ್ತಿದನು ಹಿಳುಕನಂಗಾಂಗದೊಳು (88ರು. ೩೬-೬೨). 
೨. ಭಂಗವಾಗು : ಭಾಸುರಬಾಹ್ಮಸಾಮಗ್ರಿಯೊಳ್ಳುನಿ ಧ್ಯಾನ ಬೀಸರಿಸದೆ 
ನಿಂದನೊಳಗೆ (ಕ6ಕ.' ೭೬-೪). ೩. ಬಿಡು; ತ್ಯಜಿಸು; ತೊರೆ: 
ಮೋಸದೊಳಿರ್ದವ ನಾನಲ್ಬದವನಿನ್ನು ಬೀಸರಿಸುವೆನು ನೋಡೆಂದ 
(ಕರತ. 60-1). [ಬೀಸರ 4 - ಇಸ್ಕು] 


ಬೀಸರು. 


ಬೀಸರು 'ಬೀಸರ' ನೋ. 

ಬೀಸರುಹೊಗು "ಬೀಸರಂಬೊಗು' ನೋ. 

ಬೀಸಲು (ನಾ). ೧. ಬೀಸುವಿಕೆ ; ಬೀಸುವುದು : ಕಟಂಜನದ ಮಿಂಚುಂ 
ಗಂಬಿಯನ್ನೊದೆದು ನೀಡುಂಗಯ್ಗಳ ಬೀಸಲಿಂದ ತೇಲ್ತು ಹೋಗಿ (ಕ್ಲಂ. 
೦೯-3):  “ತೋಳ್ವೀಸಲು' ಪರಾ. ೨. ವಿಸ್ತಾರವಾದುದು ; 
ವಿಶಾಲವಾದುದು; "ಬೀಸಲುಮನ' ಪರಾ. 

[ಬೀಸ್ಕು * - ಅಲು (ಆ -ಅಲ್‌,)] 

ಬೀಸಲುಮನ (ನಾ). ವಿಶಾಲವಾದ ಮನಸ್ಸು : ಬೀಸಲುಮನದಲ್ಲಿ 
ಉತ್ಸಾಹ ಜೀವಾಳೆ ಈಸಲು ಬಿದ್ದಿತು ರಾಮರಾಮಾ (ಸೂರ್ಯಣಾ. 
ಟ್ಟ: [ಬೀಸಲು 4 ಮನ] 

ಬೀಸಾಕು, ಬಿಸಾಕು (ಕ್ರಿ). ಎಸೆ; ಒಗೆ ; ಅವನು ಪಾತ್ರೆ ಬೀಸಾಕಬಹುದು 


(ಕರತ: ೬3). ಬಿಸಾಕು: ಯಾರೋ ಉಂಡು ಬಿಸಾಕಿದ ಎಂಜಲೆಲೆ 
ಯನ್ನು ಹೆಕ್ಕಿ ನೆಕ್ಕುತ್ತಿದ್ದರು (ಶುಂಂಗಾಮು- ೦೯); ನನ್ನ ಕಡೆ ಯಾರೂ 


ಒಂದು ರೊಟ್ಟಿಯ ತುಂಡನ್ನೂ ಕೂಡ ಬಿಸಾಕುವುದಿಲ್ಲ (ಕನುಕ- ೦೦೪). 
[ಬೀಸು * ಹಾಕು (ಇಪಾಯ್ಯು)] 

ಬೀಸಾಟು 'ಬೀಸಾಡು' ಪರಾ. 

ಬೀಸಾಡು, ಬಿಸಾಡು (ಕ್ರಿ). ಬಿಸಾಟು, ಬೀಸಾಟು (ಭೂತನ್ಯೂ). 
೧. (ದೂರಕ್ಕೆ) ಒಗೆ; ಎಸೆ; ಬಿಸುಡು ; “ಬಿ:ಸಾಡು (ಬಿ:ಸು 4. ಆಡು) 
ಕರವಿಮೋಚನೇ”  (ಕನುರಾ); ಲೇಸುಲೇಸೆನುತೆ. ಪೆಟ್ಟಿಗೆಯನೀಕ್ಷಿಸು 
ತಂದು ಬೀಸಾಟನೆತ್ತಿ ಹೊಟಯಿಂಕೆ (45ರ. ರೇ. 0೩-೬); ಅವಳು 

* ಅವನಿಯಲಿ ಬೀಸಾಟು ಪದಕವ ಬೆವರಿ ಬಳಲುತ ಬಸುಜ 

ಹೊಯ್ದಳು (೫೧ 4೨), ೨. ತೊರೆ; ತ್ಯಜಿಸು : 
ಒಳೆಹೊಗೊಂದಾಗದವರಿಗೆ ಅಳಿಯಾಸೆದೋಟ್‌ ಬೀಸಾಡುವನವರ 
ಜಗದೀಶ ಕೂಡಲಸಂಗಮದೇವ (೩15- 6೬). ಬಿಸಾಡು : ೧. ಮಡಿಯ 
ಕೂಲಿಯ ಬೇಡ ಹೋದರೆ ಬಿಳಿದು ಹಳಿದು ಎನ್ನ ಮೇಲೆ ಬಿಸಾಟನು 
(ಮುಡವೂಿ: 3೯-03): ಸತ್ತಡೆಳದು ಬಿಸಾಡುವರು (ಎಕ. ೩ (4). ತನ್ನ. 
೧೬6-0೩ ; 1800) ; ಮೈ ಮೇಲಿನ ಬಟ್ಟೆಗಳಿಗೆ ಬೆಂಕಿ ಹತ್ತಿದರೆ, ಆ ಕ್ಷಣವೇ 
ಅದನ್ನು ಮೈಮೇಲಿಂದ ತೆಗೆದು ದೂರ ಬಿಸಾಡಬೇಕು (ಮುಂಂಯ. ೪-೬೦). 
೨. ಸುಡಲಿನ್ನು ಸಂಸಾರಭೋಗವಿನ್ನೇಕೆಂದು ಬಿಡುವಲ್ಲಿ ಬಿಸಾಡಿದನೊ 
(9083. ov-oat). [ಬೀಸ್ಕು 4 ಆಡು] 

ಬೀಸಿಕೆ, ಬೀಸಿಗೆ, (ನಾ). ೧. ಎಸೆಯುವಿಕೆ ; ಬೀಸುವಿಕೆ : ಗಿರಿಯ 
ಶಿಖಿರದ ಹೊಯ್ಲಿನಲಿ ಹೆಮ್ಮರನ 'ಬೀಸಿಕೆಗಳಲಿ , , , ಹೊದೆಸಿದುದು 
ನೆಲದುಪ್ಪರದ ರುಧಿರದಲಡಗಿದುದು ನಭವಿವರ ಸಮರದಲಿ (ತೊರರಾ. 
೬-೦೩-೩). ಬೀಸಿಗೈೆ, : ೨. ಅಡುವಿಕೆ; ಹೊಡೆತ; ಪೆಟ್ಟು ; 
ಹಜ್‌ಗೊರಳ ತೋಳಿನ ಬಿಃಸಿಗೆ (ಶಾಣಂ- ಕೆ]ಯ ಬಿಸಿನಲಿ ಹೊರಳಿತು 
ಮುಂಡವಾ ಖಳನ (ಕೊರಂ. ೩-೬-3೬) ; ಅಸುರಾರಿ ಮಹಾಸ್ತ್ರನಿಕರದ 
ಬೀಸಿಗೆಯ ಬಿಜುವಳೆಯನದ ಹೊಅಬೀಸಿದುದು ಸುರರಸ್ತೃಶಸ್ವ್ರಾವಳಿಯ 
ಬಿಲುಘಾಳಿ (ಸರಾಗ. ೬-೦೦-೦೬). ೩. ವ್ಯಾಪ್ತಿ ; ಹರಹು : ನೇಸಜನು 
ಮುಸುಕಿತು ವಿಮಾನದ ಬಿ:ಸಿಗೆಯ ಬಹುರತ್ನಕಾಂತಿಗಳು (ಏ೪ಾಗ 
9-00-40). [ಬೀಸ್ಕು + - ಇ] 

ಬೀಸಿಗ್ಗೆ 'ಬೀಸಿಕೆ' ನೋ. 

ಬೀಸಿಗೆ "ಬೀಸಗೆ' ನೋ. 

ಬೀಸಿಸು (ಕ್ರಿ). ದೀಪ ಮುಂತಾದುವನ್ನು ಗಾಳಿಯೂದಿ ಆರಿಸು. - 
ನಂದಿಸು : ಒಂದು ದಿನ ಫಲುಗುಣನ ಭೋಜನದಂದವನು ತಾವ್‌ 
ಯಲಿಕೆಯರವಿಂದವದನೆಯ ಕೈಯ ದೀಪವನಿರುಳು ಬೀಸಿಸಿದ (ಸಂಭಪ: 
0೭-೦೦೩). [ಬೀಸು 3. -- ಇಸ್ಟು] 


೬೫೧೯ 


10 


ಬೀಸ್ಕು 


ಬೀಸ್ಕು (ಕ್ರಿ). ೧. (ವೇಗವಾಗಿ) ಎಸೆ ; ಒಗೆ ; ಬಿಸುಡು ; ದೈತ್ಯನಂ 
ಪಿಡಿದು ಮೃಣಾಳನಾಳಮನೆ ಸೀಳ್ವವೊಲೊರ್ಮೆಯೆ ಸೀಳ್ಡು ಬೀಸಿದಂ 
(ಶಂಶಕಾ- ೩-೦6) ; ಕಾಲನವುಂಕೆ ಪತ್ತಿ ಪಿಡಿದೋವದೆ ಭೋರೆನೆ ಬೀಸಿ 
ಕಂಭದೊಳ್‌ ಲೀಲೆಯಿನಟ್ಟಿ ಮೋದಿಸೆನೆ (ರರ್ನೂನ್ಸು. ೯-೦60), ವಿ. 
(ಪ್ರಾಣಿ, ಪಕ್ಷಿ ಮುಂತಾದುವುಗಳನ್ನು ಹಿಡಿಯುವುದಕ್ಕಾಗಿ ಬಲೆ, 
ಬಟ್ಟೆ ಇತ್ಯಾದಿಗಳನ್ನು) ಎಸೆದು ಹರಡು, - ಹರವು : ನಾಳೆ ಬಂದು 
ಜಾಲಮಂ ಬೀಸಿ ಮತ್ಸ್ಯಂಗಳಂ ಪಿಡಿವಂ (ಕಂಕತಂ- ೧೩೪-೨೦); ಬಲೆಯ 
ನೊಂದಂ ಗಳಿಸಿ ನಿಚ್ಚಂ ಬಲೆಯನುದಕದೊಳಿತ್ತಿ ಬೀಸಲು (0ಸಫು. ೨೭-೨೦); 
ಸಿಲುಕುವುವು ಮೃಗಪಕ್ಷಿ ಹೂಡಿದ ಬಲೆಗಳಲಿ ಕಾಡಾನೆ ಬೀಸಿದ ಬಲೆಯ 
ಕೊಂಬುದೆ (ಕುಠ್ಮಾಕ- ೧೩-0೪). ೩. (ಮಾಯೆ, ಗಾರುಡಿ, ಪರಿಮಳ 
ಮುಂತಾದುವುಗಳನ್ನು) ಪಸರಿಸು ; ಆವರಿಸುವಂತೆ ಮಾಡು: 
ಮಾಯಮನೆ ಬೀಸಿ ಪೆಜರನುಪಾಯದೆ ಶಕ್ಕಿಕ್ಕಿ (ರರ್ಟಾನ್ಮು. 0-003) ; 
ಕಾಡೊಡೆಯನಂ ನೋನು ಸೊಕ್ಕಿನ ಧೂಪಮಂ ಬೀಸು (ಹಳ. ೩-೫); 
ಮೋಹನದ ಮದ್ದುಗಳ ಮಾಯೆಯ ಬೀಸುವುದು ಸೂಸುವುದು ಸೊಗಸುಗಳ 
(ತುಠ್ಮಾಅ 04-3), ೪. ಚಾಚು; ನೀಡು; ಸುತ್ತಲುಂ ಭೀಮಭೀಷಣ 
ಕುಟಿಲಜಟಿಲವಿನ್ಮಾಸದಿಂ ಶಾಖಾಮಹಾಶಾಖೆಗಳ ಬೀಸಿ, ಸ್ವಚ್ಛಂದದಿಂ 
ಬೆಳೆದಿರ್ದುವಲ್ಲಿ ಭೂಜೇಶಕುಲಕೀರ್ತಿಗಳ್‌ ಲಕ್ಷೋಪಲಕ್ಷವಾಗಿ (ತ್ರಗ, 
೩-೬). ೫. (ಬೀಸಣಿಗೆ ಮುಂತಾದುವುಗಳಿಂದ) ಗಾಳಿಯನ್ನು 
ಹಾಕು: ಎಳಮೈಂದವಾಚಕಿಯೆಲೆಯ ಬಿಜ್ಜಣಿಗೆಗಳಿಂ ಬೀಸಲ್ವೇಟ್ಟು 
(ಶಂಶಥಾ, ೫-೬ 2); ಬಬಲ್ಮರ ಮೊಗದೊ€್‌ ನೀರಂ ತಳಿದು ಬೀಸಿ ಚೇತರಿಸಿ. 
ದಾಗಳ್‌ (ರರ್ತಾಮ್ಮ,. ೦೦-೬೭); ಚಂಚತ್ತಾಳವೃಂತಂಗಳಿಂ ತಾಂ 
ನೀಹಾರಮಯೂಖಬಿಬಮುಖಿಯರ್‌ ಬೀಸುತ್ತೆ ಕಣ್ಣೊಪ್ಪಿದರ್‌ (ಉರ್ಕರಿ. 
೭-೪೨), ೬. ತೀಡು; ಸುಳಿ: ಮೊಕ್ಕಳೆಂ ಬೀಸುವ ಗಾಳಿ ಚಾಮರದ 
ಗಾಳಿಯೆನಲ್‌ (ಕಂಶಣ. ೭-3೯): ಸುಳಿದು ಬೀಸುವ ಗಾಳಿ ಉರಿಯಾಯಿತ್ತವ್ವ. 
ಆಳಾಪಿಸಿದರು. ಕೇಳುವ ಜನರೆದೆಗೆ ತಂಗಾಳಿ 
ಬೀಸಿದ ತೆಜಿನಾಗೆ (05- ೦-ಒ). ೭. ರಭಸವಾಗಿ ಚಲಿಸು; ವೇಗವಾದ 
ಚಲನೆಯನ್ನು ಹೊಂದಂ : ವಿಳಯಾನಿಳೆಂ ಬೀಸೆ ಮಸಗಿದ ಜಲನಿಧಿಯ 
ಕಲ್ಲೋಲದಂತೆ (೫4೪. ನ) ; ಪೊಡೆವ ಸಿಡಿಲಿಂ ಮಿಂಚಿಂ 
ಭೋರೆಂದು ಬೀಸುವ ಗಾಳಿಯಿಂ (ಛರೋನ್ನು. ೨-೨೨೪): ಬೀಸುವ ಬಿಜು 
ಗಾಳಿ ಬೀಸಬಾರದು ಬೀಸದಿರಬಾರದು (44ನ. 11. ೬60-0890) ; ಅತಿ 
ನಿರ್ಭರದೊಳನಿಲಂ ಬೀಸಿದನು ಕೆಂಧೂಳಿ ನೆಗೆಯಿತ್ತು (ಏಿಸಪು” ೬೦-೦೧). 
೮. (ದೊಣ್ಣೆ. ಕತ್ತಿ, ಗದೆ ಮುಂತಾದ ಆಯುಧಗಳನ್ನು ವೇಗವಾಗಿ) 
ಆಡಿಸು ; ತಿರುಗಿಸು ; ರುಳಪಿಸು ; ಕಾಲದಂಡಮಂ ಪೋಲ್ವ ತನ್ನ 
ಗದಾದಂಡಮಂ ಕೊಂಡು ತಿರುಪಿ ಬೀಸುತ್ತುಂ ಬರ್ಪ ಭೀಮಸೇನನಂ 
(ತಂಕಠಾ-.03-080 ನ) ; ಗದೆಯಂ ಬೀಸುವ ಬೆಸಂಗು ರಂಜಿಸಿತು ಭೀಮ 
ದುರ್ಯೋಧನರಾ (ಗರಾಹು- 6-0) ; ಬೀಸಲ್‌ ಗಜೆಗಳನವರಂದಾ ಸಕಳ 
ಧರಿತ್ರಿ ತಿಗುರಿಯಂತಿರೆ ತಿರಿದತ್ತು (ಕೇಬುಫು- 03-0೬). ೯, (ಸೊಂಡಿಲು, 
ಕೈ ಮುಂತಾದುವುಗಳನ್ನು ತೂಗು ; ಅಲುಗಾಡಿಸು ; ಘನಸಾರ 
ಸರಲಚಂದನವನಮೃದುಪಲ್ಲವಮನಗ್ರಹಸ್ತದೆ -ಕೊಂಡೊಯ್ಕನೆ ಬೀಸೆ 
ಚೆಲ್ವುವಡೆದುದು ಜಿನಂಗೆ 'ಚಾಮರಮನಿಕ್ಕೂವಂತಮೆರಗಜಂ (60ಕ್ಯ ೭-೬3); 
ಲಲಿತಾಂಗಿ ಮೆಲ್ಲಮೆಲ್ಲನೆ ನಳಿತೋಳಂ ಬೀಸೆ (ಕ3ರಂಪೂ- 80೭) ; ಓಸರಿಸಿ 
ಬಿರ್ಚಿ ಪಕ್ಕಮನೋಸರಿಸದೆ ಮುನಿಗಳಿರ್ಪ ಹೋಮಸ್ಮಳದೊಳ* ಭಾಸುರ 
ದಿನಂತುಮಿಂತುಂ ಬೀಸುತ್ತೆಳಟ್‌ಸಿ ಕುಡುವುದಾ ಶಿಖಿ ಶಿಖಿಯಂ (೧0. 
0-೬೬)- : ೧೦. (ಯುದ್ಧವನ್ನು ಆರಂಭಿಸಲು ಚಾಮರ, ದೀವಟಿಗೆ 
ಅಥವಾಕ್ಕೆ ೈಯನ್ನು) ಅಲುಗಾಡಿಸಿ ಸೂಚನೆ ಕೊಡು: ಆಗಳೆರಡುಂ ಪಡೆ 
ಯೊಡೆಯರ್‌ ಕಾದುವ ಪೊಟ್ತಲ್‌ದು ಕಡುಮುಳಿದು ಕೈಯ ಕುಂಚಮಂ 


(ಪುರೇ. ಐ. ೪4-000); 


1-೭ 


ಬೀಸ್ಕು 


ಬೇಗಬೇಗಂ ಬೀಸಲು (ಕ್ಮಕಾ. ೨೬೪) ; ನೆಗಹಿ ಬೇಸುವ ಚೌರಿಗಳ ಸನ್ನೆಗೆ 
ಚತುರ್ಬಲವೆಲ್ಲ ದ್ರೋಣನ ದೃಗುಪಥಕೆ ತೋಟ್‌ದರು (ಕುನ್ಮಾರ್ರೋ. 
೪-0೬) ; ಬೀಸಿದರು ಚೌರಿಗಳ ಬಲವಾರಾಶಿ ಮಸಗಿತು ಬ ೦೬-೬). 
'ಕೆಯ್ವಾಸು' ಪರಾ. ೧೧. (ಕತ್ತಿ, ಈಟಿ ಮುಂತಾದುವನ್ನು) 
ಗುರಿಯಿಟ್ಟು ಪ್ರಯೋಗಿಸು: ಅವರ ಸಮನ್ನಂ ಶ್ರೀಮುತ್ತರ 
ಅತಿರಥಗಣ್ಣ ಪೊಸವೆಣ್ಣಿರಟ್ಮಾ ಬೀಸಿ ತಪ್ಪದೊನ್‌ (ಎಕ. ೫೪, ಸೀ. 
೨೦೫-೪ ; ಸು- 80). ೧೨. ಅಲುಗಾಡು; ಅಲ್ಲಾಡು ; ಅತ್ತಿತ್ತ 


ಚಲಿಸು: ಬಿಡೆ ಬಿಡಿಸುವಂತೆ ನೃಪರೊಳ್ನುಡಿಯಂ ಬೀಸುವುದು 
ಚಾಮರಾವಳಿ (ಉದಶ. ೫೩೩೭); ಬೀಸುತಿರ್ಷ ತಾಳವೃಂತಮಾಸೆ 
ಯಾಗದಿರೆ (ಅಳಿ. ೨-೪). ೧೩. ತಿರುಗಿಸು; ಹೊರಳಿಸು; 


ಸುತ್ತಿಸು: ಸುತ್ತಿರ್ದುದು ಜಂಬೂದ್ವೀಪಮಂ ವಾರಿಧಿ ಕವಯರಮಂ 
ಬೀಸಿದಂತಾಗೆ ಚೆಲ್ವಿಂ (ರರಾಕ್ಕು. ೦-6೩); ಕೈವಾರಮಂ ಬೀಸಿದಂತೆ 
ಬಟ್ಟಿತ್ತಾಗಿ ತೋರ್ಪುದು ಸೊನ್ನೆ (ಕನುದ- 0೭ ವೂ). ೧೪. ಚೆಲ್ಲು; 
ಎರಚು: ವಾಸವನಪೂರ್ವನಾಟ್ಯ ಎಳಾಸದೆ ತಾಂ ಭ್ರಮರಿಗುಡುವುದುಂ 
ನೇತ್ರಸಹಸ್ರಾಸಿತರುಚಿ £ರ್ನೆಯ್ದಿಲ ಬಾಸಿಗಮಂ ಬೀಸಿದಂತುಟಾದುದು 
ಸಭೆಯೊಳ್‌ (ಅ೪ತ: 3-08) ; ಒಗೆದಂಭೋಧರಕ್ಕೆದುಳಮರ್ತ್ಕಪತಿ 
'ಬೀಸುತ್ತಿರ್ಪ ಮುಕ್ತುವರತ್ರೆಗಳೋ . . . ಪೇಬಕಿನೆ ಮಿಂಚುಗಳ್‌ 
ನಿಮಿರ್ದುವಾ ಜೀಮೂತಯೂಧಾಗ್ರದೊಳ್‌ (ಕುಸುನೂ. ೬-೩). ೧೫. 
ಸೂಸು; ಬೀರು: ದ್ವಾರಕಾಪುರದೊಳು ಬೇಸರಾಗಿಹರೆಲ್ಲ ಜನಗಳಿಗೆ 
ಹರುಷಮಂ ಬೀಸಿ ಬಹೆ ನಾನು (ಕುರಂಗ. ೮೦-೦೩); ರಾಯರು... 
ಬಲಪ್ರಯೋಗದಿಂದ ಮುಗುಳುನಗೆಯನ್ನು ಬೀಸಿ, ಕೈಲಿದ್ದ ದೊಣ್ಣೆಯ 
ಸಹಾಯದಿಂದ ವೇದಿಕೆಯನ್ನು ಹತ್ತಿ, ಮೇಜನ್ನು ಬಿಗಿಯಾಗಿ ಹಿಡಿದು 
ಕೊಂಡು ನಿಂತರು (ಣಡುಕ, ೪). ೧೬, ಸೆಳೆ; ಸೆಣೆ; ಕುಕ್ಕು; 
; ಅಪ್ಪಳಿಸು : ಜವನ ಬಾರಿಯೊಳಿಕ್ಕುವೆನೆಂದು ಪರ್ವೆ ಭೋರ್ಭೋರೆನೆ 
ಬೀಸೆ ತದ್ವದನಗಹ್ವರದಿಂ ಬಿಸುನೆತ್ತರುಣ್ಮೆ (ಕರಣ. ೩-೩೦) ; ಕಾಸಿ 
ಕಮ್ಮಾಅನಾದ ಬೀಸಿ ಮಡಿವಾಳನಾದ (03ರ: ೩8೯೧); ಸೆಳೆವ ಸೇದುವ 
ಬಿ:ಸುವೊಗೆವ ಕುಸುಕುವ . . . ಖಳರ ಕಳಕಳದ -ಕೋಳಾಹಳದೊಳಾ 
ರೌರವಂ ಭಯಂಕರವಾದುದು (ಸರ್ಕರ. 6-೯); ಕುದಿಸಿ ಉದಕದೊಳಲುಬಿ 
ಬೀಸುತೊಗೆದು ಪರಡಿ ತೆಗೆತೆಗೆದು ಘಳಿಗೆಯನೊದಗಿಪುದು ಮೈಲಿಗೆ 
ಮಡಿಗಳಹುದಕ್ಕು (ಏಸಪು- ೩೬-೪೭). ೧೭. ರಭಸದಿಂದ ಮುಂದುವರಿ, 
ನುಗ್ಗು : ಮಸಗಿ ಬೀಸುವ ಕಂಸನಾನೆಯನಸು ಬಡಿದ ಗಡ (ಕುಪ್ಮಾಸ 
90-0). ೧೮. ನುಗ್ಗಿಸು ; ಎರಗುವಂತೆ ಮಾಡು : ಅನೆಗಳ ತುಡುಕಿ 
ಹಯಾವಳಿಯ ಬಿ.ಸಿದರು ರಥಿಕರು ಹಾಯ್ಸಿದರು ರಥವ (ಕುಪ್ಮಾರ, ೨-೦೩). 
೧೯. ನಿವಾರಿಸು ; ಪರಿಹರಿಸು; ಅಟ್ಟು; ಓಡಿಸು: ಕುಮುದಾ 
ವತಂಸ ಮಧುಪಂಗಳುಮಂ ಕರದಿಂದೆ ಪಿಂಗೆ ಬೀಸುವ . . , 
ಬೇವಸಮನಾವರಿಸಿರ್ದಳ್‌ (ಉರಂಉ- ೨೪೦) ; ಅಳಿಯ ಮುತ್ತಿಗೆಗಳನು 
ಬೀಸದೆ ನೆಲಕೆ ಕಿವಿಯನು ಜೋಲುಬಿಡುವುದು ಬಲುಕಣಿಯ 
ಹಿಡಿಹಿಂಗೆ ಲಾಗಿಸುತಿರ್ದುದಾ ದಂತಿ (ಕುನ್ಮಾರ್ರೋ- ೩-೬: ೨೦. 
ಹಾರಾಡಿಸು ; ಹಾರಿಸು: : ಅಂತು ರಿಪುಕುರಂಗಕಂಠೀರವನ ಕೆಯ್ಕೊಳ್‌ 
ವೈಕರ್ತನಂ ಸಾಯಲೊಡಂ  ಮೇಲುದಂ ಬಿಸಿ ಬೊಬ್ಬಿಟಾದಾರ್ವ 
ಪಾಂಡವಪತಾಕಿನಿಯೊಳ್‌  (ಶಕಳೂ ೦೨೨೦೬ 5) ; ಮುಜ್‌ದು 
ಬಹ ನಿಜಸೇನೆಗಳಯದ ಸೆಣಗ ಬೀಸುತ ಭೀಮಸೇನನ ತಲುಬಿ! 
ನಿಂದನು ಭೀಷ್ಮ (ಕಪ್ಮಾಳೀ- ೬-೩)- ೨೧. ಹೊಂದಿಸು; ಅಳವಡಿಸು: 
ಗಜಕೆ ಗುಳವನು ಬೀಸಿ ವಾಜಿವ್ರಜವ ಹಲ್ಲಣಿಸಿದರು (ತುನ್ಮಾಶ. 3-೪). 
೨೨. (ಬೀಸುವ ಕಲ್ಲು ಮೊದಲಾದುವನ್ನು ತಿರುಗಿಸಿ ರಾಗಿ, ಜೋಳ 
ಮುಂತಾದ ಧಾನ್ಯಗಳನ್ನು) ಅರೆ; ಪುಡಿಮಾಡು: ಗೋಪವನಿತೆಯರು 


0 


46 


೬೫೨೦ 


ಬೀಸ್ಕು 


ಕುಟ್ಟುತ್ತ ಬೀಸುತ್ತ ತಾ ಪೊಗಳುತಿಪ್ಟ ನಾಮ (ಭಕೆಂದ- ೨-309-8): 
ಇಡಿ ಗೋಧಿಯನ್ನು ಬೆ:ಕಾದಂತೆ ಬೀಸಿ ಹಿಟ್ಟು ತಯಾರಿಸಿಕೊಳ್ಳುವುದು 
ಒಳ್ಳೆಯದು. (ಅಡುಸ್‌. ೬೬). 

ಬೀಸಹೆಜ್ಜೆ ಹಾಕು ಎ ವೇಗವಾಗಿ ನಡೆ: ಹೆಂಡತಿಗೆ ಬೈದು ದಂಬ 
ಬೀಸಹೆಜ್ಜೆ ಹಾಕುತ್ತ ಹೊರಟನು (ರುಂ. 90). ಬೀಸಿ ಒಗೆ ವೇಗವಾಗಿ 
ಎಸೆ: ರಭಸದಿಂದ ಬಿಸುಡು : ಆ ಹಿಮಾಲಯದಿಂದ ನಿನ್ನನ್ನು ಬೀಸಿ 
ಒಗೆದರೆ ಇಲ್ಲಿಗೆ ) (ಕಂಬು. 00-08). ಬೀಸಿಕೊಳು, ಬೀಸಿಕೊಳ್ಳು ಇ 
೧. (ಬೀಸಣಿಗೆ ಮುಂತಾದುವುಗಳಿ:ದ) ಗಾಳಿ ಹಾಕಿಕೊಳ್ಳು ; 
ಗಾಳಿ ಬರುವಂತೆ ಮಾಡಿಕೊಳ್ಳು : ಪೊಂಬಾಳೆಯ ಬಿಜ್ಜಣಿಗೆಯಿಂ 
ಮೆಲ್ಲಮೆಲ್ಲನೆ ಬೀಸಿಕೊಳುತ್ತಂ (ನಂಂರ. ೦೨-೪೯), ಅಂದು ಅವನು ದಿನವಿಡೀ 
ಆಂಗ್ಲರಮಣಿಯು ಬೀಸಣಿಕೆ ಬೀಸಿಕೊಳ್ಳುವದನ್ನು ನೋಡಿದನು (ಇಕ್ಕಳ. 
4೬೦)- ೨. (ಬೀಸಣಿಕೆ ಮುಂತಾದುವುಗಳನ್ನು) ಆಡಿಸು ; (ಬೀಸಣಿಗೆ 
ಮುಂತಾದುವುಗಳಿಂದ) ಗಾಳಿ ಹಾಕು; ದೆಃವಸ್ಥಾನದಲ್ಲಿ ಚಾಮರ 
ಬೀಸಿಕೊಂಡು ಇರುವ ಹೆಣ್ಣು ನನ್ನನ್ನು ಹಾಗೆ ಅವಮಾನಿಸುವುದೇ ? 
(ಆತ: ೦೫೪). ಹಿ. ಹಾರಾಡಿಸು; ಹಾರಿಸು: ಅವಳು ಸೆರಗು 
ಬೀಸಿಕೊಂಡು ಹೋಗುತ್ತಿದ್ದಾಳೆ (6). ಬೀಸಿಡು ಎ ಬೀಸಿ ಒಗೆ: 
ಗದೆಯಂ ಬೀಸಿಟ್ಟೊಡಾ ಮಾಗಧನೃಪನ ರಥಂ ನುರ್ಗೆ (ರಕಕ. ೨೨೭). 
ಬೀಸಿ ಪೊಯ್‌ «ರಭಸವಾಗಿ ಹೊಡೆ.-ಬಡಿ: ಮೂಳೆಯಂ ದಬ್ಬುಕದಿಂದೆ 
ನುಗ್ಗುನುಜ್‌ಯಪ್ಪಿನೆಗಂ ಬಿಡೆ ಬೀಸಿ ಪೊಯ್ದು . . . ಕೊಲ್ವ ಕೊಲೆಯಂ 
ಹರಿಣೇಕ್ಷಣೆ ಕಂಡು (ಸುಕುನೂ. ೬-೬) ; ಬಡಗಿಯಂತೆ ಕೆತ್ತುವರ ಅಗಸ 
ನಂತೆ ಬೀಸಿ ಪೊಯ್ವರ್‌ (೦ರ್ಶಾನ್ಮ : ೩-೬4), ಬೀಸಿ ಬಿಸುಡು ಇ ಬೀಸಿ 
ಒಗೆ ; ಬೀಸಿ ಬಿಸುಟವು ಪಾಯ್ಗಳವ . . ಬಲವಾರಾಸಿಯಲಿ 
ತಾಯ್ಮಳಲ ಮೊಗೆದವು ಭೀಷ್ಮನಂಬುಗಳು '(ಕುಠ್ಶಾಂ, ೪-00) ; ಬೀಸಿ 
ಬಿಸುಟ ಮದೇಭ ಮಾರುತಪಾಶದಲಿ ಸಿಲುಕಿದವು. (ತೊರರಾ. ೬-೩೨-೦೨), 
ಬೀಸುವ ಕಲ್ಲು, ಬೀಸೂ ಕಲ್ಲು, ಬೀಸೋ ಕಲ್ಲು ಎ (ರಾಗಿ, ಅಕ್ಕಿ, 
ಮೊದಲಾದ) ಧಾನ್ಯಗಳನ್ನು ಹಿಟ್ಟು ಮಾಡಲು ಬಳಸುವ ಕಲ್ಲಿನ 
ಸಾಧನ ; ರಾಗಿಕಲ್ಲು ; ಘರಟ್ಟ : “ಬೀಸುವ ಕಲ್ಲು ಪೆಸರು ಸಂಘಟ 
ಯೆನಿಕ್ಕು”. (ತುಂಗಳ, ೬೦-೦೪) ; ಬೀಸುವ ಕಲ್ಲಿನ ಮುಂದೆ ಕುಳಿತು 
ನೀಲವ್ವ ಆ ಕಾಳು ಬೀಸುತ್ತಿದ್ದಳು (0೫. ೦೦೬); ಬಿಕ್ಕಿ ಬಿಕ್ಕಿ ಅತ್ತರೆ 
ಬೀಸುವ ಕಲ್ಲು ತಿರುಗೀತೇ ? (ತ) ; ಗಂಗಾಳ ಚರಿಗಿ ಮಂಗಳಸೂತ್ರಾ 
ತಕ್ಕೊಂಡು ಹೋದರೋ ಬೀಸೂಕಲ್ಲಾ ಎಲ್ಲಾ ತಗೊಂಡರೊ ಸಿಕ್ಕಷ್ಟು 
(ಶ್ರಹರ. ೬೬) ; ಈಸೋ ಕಾಯನೆ ಬಿಟ್ಟು ಬೀಸೋ ಕಲ್ಲನೆ ಕಟ್ಟಿ ಈಸುವ 
ತೆಜದಿ ಈ ಭೂಸುರರಾ ದ್ರವ್ಯ (ಶೃ6ಂದ. ೦-೦೯೨) ; ರಾಗಿ ಬೀಸೋ ಕಲ್ಲೆ 
ರನ್ನ ಮುತ್ತಿನ ಕಲ್ಲೆ ಅಣ್ಣನ ಮನೆಯ ಸಿರಿಗಲ್ಲೆ (804ತೆ. 4). ಬೀಸುವ 
ದೊಣ್ಣೆ - (ಆಲಂ) ಅಪಾಯ ; ಆಪತ್ತು: ಬೀಸುವ ದೊಣ್ಣೆ ತಪ್ಪಿದರೆ 
ಸಾವಿರ ವರ್ಷ ಆಯುಸ್ಸು (ಣರ). ಬೀಸುವಾತ 2 ಗಾಳಿ ಬೀಸಲು ಕಾರಣ 
ನಾದವನು; ವಾಯು: ಬೀಸುವಾತನು ಬೀಯವಹನಾಕಾಶದಲಿ 
ಭೂತಾದಿಯೊಳೆಗಃ ಕಾಶವಡಗಿದಡಡಗುವನು  ವರಯೋಗಿಯದಲಸೊಳಗೆ 
(ಏಿಧಾಗ- 3-೦-೫೬) - | 

[ದೇ.॥ ತಮಿ. ವೀಚು; ಮಲ. ವೀಜು. ವೀಯು, ವೀಶು ; ತುಳು. 
ಬೀಜ್‌, ಬೀಜು, ಬೀಪು, ಬೀಸ್‌, ಬೀಸು; ಕೊಡ.' ಬೀಜ್‌ ; ತೆಲು. 
ವೀಚು; ಕೋತ. ವೀಜ್‌; ತೊದ. ಪೀಸ್‌; ಕುಇ. ವೀಂಜ. /ಸಂ. ವೀಜ್‌] 


ಬೀಸು, (ನಾ). ೧. ಬೀಸುವಿಕೆ; ರುಳಪಿಸುವುದು ; ತೂಗುವಿಕೆ; 


(೪). ೨. ಸಂಚಾರ ; ನಡೆ; ಓಟ: ತಿಳಿಗಾಳಿ ತೀಟದಲಿ. . . 
ಬಿರುಗಾಳಿ ಬೀಸಿನಲಿ ಬರುವ ಮೂರುತಿಯೆ , (ಗೀ. ೪೪-೪): ೩. 
ವಿಸ್ತಾರ; ಹರಹು; ಕನಕಪತ್ರಮನಲ್ಲಿ ಕಂಡು ಬೀಸುಂ ಬಲಿಯು 


ಬೀಸ್ಕು 


ಮಿಲ್ಲದೆ ನಿಬಿಡಮಾಗಿ ಬರೆದಿರ್ದಕ್ಕರಂಗಳಂ ಅನುಮಾನಿಸಿ ತಾನೆ ನೋಡಿ 
(6ರಕೇ. ೬-೬೦ ನ) ; ಕಾಲುವೆ ಮೇಲೆ ಗೇರಮರನ ಕಟ್ಟಿ ಬೀಸುವೊಳತಾಗಿ 
ಗಡಿಯಂಕನಹಳ್ಳೀ ಮೇರೆಯ ಸುಂಕದವರ ಕಟ್ಟೆ (ಎ೪, ೪೫, ಶಿನರೊ. 
68-000 ; 35೫: ಪ್ರತಿಯೊಂದು. ವಾಕ್ಕದ ಬೀಸು ಬಿರುಸುಗಳು ಜೋರು 
ಜಾರುಗಳು ,  ಪ್ರತಿಕೃತಿಯಲ್ಲೂ ಮೂಡಬೇಕು (ಸಾಹಿತ. ೫1, ಶ್ರಸ್ತಾನೆ)- 
೪. ವಿಶಾಲವಾದುದು; ವಿಸ್ತಾರವಾದುದು: ಬಿ:ಸಾದ ಬಲೆಯೊಳಗೆ 
ಕಾಸಿಮಾಸೆಯ ಮೃಗವು ತಾ ಸೋತು ಬಿದ್ದು (ಬ್ಯಂಕ 9೩-93) ; ಇಲ್ಲಿಯ 
ಸಭಾಮಂಟಪದ ಬೀಸಾಡ ಕಂಭಗಳ ಮೇಲಿನ ಕೆತ್ತನೆಯ ಕೆಲಸವು ಅದ್ಭುತ 
ವಾದುದು (ಕಂತ. 2); ಆ ಗಾಳಿ ಜತಿಗೆ, ನೀ ಗೂಳಿ ಹಾಂಗ ಅಡ್ಡಾ ಡಿ 
ಹೇಳು ಏಸು ? ಮುಸುಗುಡುತ ಹೊರಟಿ ಬಯಲುಗ-ನನ್ನ ಮುಗದಾಣ 
ಭುಳ ಬೀಸು (ಶೃರಸ- ೦೬-೦೦). ೫. ಉದ್ದ ; ಲಂಬ; ಮೊದಲೇ 
ಬೀಸಾದ ಕೆಂಪಾದ ಆಳು, ಮತ್ತೇನು ಕೇಳುವದು? (ಶೂಂಸಿ, ೨೬). 
* ಬೀಸುಗಾಲು " ಪರಾ. ೬. ಹೊರವು ; ಸೊಂಪು: ಬೀಸಾಗಿ 
ಬೆಳೆದು ನಿಂತ ಬಾಳೆಯ ನಿಲುವು (1ನರಂ- ೨೩) ; ತನ್ನ ಆಕಳ ಹಾಲು 
ಕುಡಿಯದ ಹೋರಿಯು ಸದೃಢವೂ ಆಗುವುದಿಲ್ಲ ಮತ್ತು ಬೀಸಾಗಿಯೂ 
ಬೆಳೆಯುವುದಿಲ್ಲ (ಗೋಗ್ರಾಸ: ಹ 
ಬಿಚ್ಚುಬೀಸು ಇ ಸ್ವೇಚ್ಛೆ ; ಸ್ವಚ್ಛಂದತೆ ; ನಮ್ಮ ಅಪೂರ್ವನು . 

ಬಿಚ್ಚು! ಬೀಸಾಗಿ ತಿರುಗುವ ಈ ಬಾಲೆಯನ್ನು ನಾಲ್ಕಾರು ಬಾರಿ ನೋಡಿದ್ದಾ ನೆ 
(ಇ. me). [ ಇ ಜೀಸ್ಸು. -[ತಮಿ. ವೀಚ್ಮು] 

ಬೀಸ್ಕು "ಬೀಸ' ನೋ. 

ಬೀಸುಂಬಲೆ; ಬೀಸುಬಲೆ,' ಬೀಸುವಲೆ (ನಾ). (ಪ್ರಾಣಿ, ಪಕ್ಷಿ. 
ಮುಂತಾದುವುಗಳನ್ನು ಹಿಡಿಯಲು, ಎಸೆದು ಹರಡುವ) ಒಂದು 
ಬಗೆಯ ಬಲೆ; ಅಖಿಳಮೃಗಪಟಳಮಂ ಪಿಡಿಯಲೊಡರಿಸಿ ಸಮೆದ 
ಶಮನ ಶಬರನ ಬೀಸುಂಬಲೆಯ ಪಾಸಮೆನಿಸಿ (ನರ್ರಪು. ೦೦-೩ ನ): 
ಬೀಸುಬಲೆ : ಬೀಸುಬಲೆಯಲಿ ಹುಲಿಯ ಹಿಡಿಯಬಲ್ಯಾ (ಬೀಗ: ೩೯-೯). 
ಬೀಸುವಲೆ : ಹಾಸುವಲೆ ಬೀಸುವಲೆ , , . ಮಂದಸಿನವಲೆಯ ಹೊಟಕಿಗಳ 
ಬೇಡವಡೆ ನೆರೆದುದು (ಶಕಕಾ- 3-0); ಬೀಸುವಲೆ ತಳಿಯ ಮರದ 
ಗೊಂದಣದ ಸಂವರಣೆಯಿಂದಾ ಕೋಂಟೆ ಕಣ್ಣೊಪ್ಪಿತು (ಸಮ್ಮಕ್‌. 6-34) 

[ಬೀಸು, + ಬಲೈ 

ನೀಸುಂಬೂರಿಗೆ, ಬಿಸುಬೂರಿಗೆ, ಬಿಸುವೂರಿಗೆ, ಬಿಸುಹೂರಿಗೆ, 
ಬಿಸೂರಿಗೆ, ಬೀಸುರಿಗೆ, ಬೀಸುಹೂರಿಗೆ, ಬೀಸೂರಿಗೆ (ನಾ). (ಎಣ್ಣೆ 
ಸವರಿ ಹೆಂಚಿನ ಮೇಲೆ ಬೇಯಿಸಿ ಮಾಡುವ) ಅಗಲವಾಗಿರುವ ಒಂದು 
ಬಗೆಯ ಸಿಹಿ ಭಕ್ಷ 8: ದೇವ ಬೀಸುಂಬೂರಿಗೆಯನೊಮ್ಮೆ , ಸವಿಯಯ್ಯ 
(55ರ. ೬-೦೨೬). ಬಿಸುಬೂರಿಗೆ; 'ಬಿಸುಬೂರಿಗೆಯಂ ಪಲವಂ ನಲವಿನಿಂದವಂ 
ಬಡ್ಡಿಸಿದರ್‌ (ಕಾತೀಕ್ಕ.. 08-೬೦). ಬಿಸುವೂರಿಗೆ : ಅಲ್ಲಿ ಬಿಸುವೂರಿಗೆ. 
[೫೫ಂ. ಬಿಸು ಹೂರಿಗೆ] ಗಾರಿಗೆಗಳಾಗೆ ತನಿವಾಲ ಸಣ್ಣ - ಸೇವಗೆಯ 
ಪಾಯಸಮಾಗೆ (ಕೊನ್ನುರ: ಹ: ೩೪೩-0೫). ಬಿಸುಹೂರಿಗೆ ; ಹೂರಿಗೆಯ 
ಮಂಡಿಗೆಯ ಫನಬಿಸುಹೂರಿಗೆಯ[ಶಾಕಾಂ. ಚಕ್ಕುಲಿ ಗಾರಿಗೆಯ] . 
ಸಂವರಣೆ ಸವನಿಸಲೀ ಕ್ಷಣದಲೆಂದ ' (೩೪ಾಗ- 00-33-00). ಬಿಸೂರಿಗೆ : 
ಚಕ್ಕುಲಿ ಬಿಸೂರಿಗೆಯತಿರಸ (ಸಕತ. ೩6-030), ಬೀಸುರಿಗೆ : ಕರಜಿಗೆ 
ಕಾಯತಿರಸ ಮನೋಹರದುಂಡೆ. ತರಗು ಚಕ್ಕುಲಿ ಬೀಸುರಿಗೆಯ (ಕಾನ. 
೨-೦೩೭) ; ಹೊನ್ನ ಹರಿವಾಣದಲಿ ಬಡಿಸಿದರೆಣ್ಣುರಿಗೆ ಬೀಸುರಿಗೆ ಮಂಡಿಗೆ 

* ಕ್ಷೀರ ಸಕ್ಕರೆಯ (ಸುಜಾತು- ೪-0). ಬೀಸುಹೂರಿಗೆ: 

ಬೀಸುಹೂರಿಗೆ ತಣಂಗೆಳ್ಳುಂಡೆ .. . . ಪೂಸಣವಾದಿ ಭಕ್ಷ್ಮಚಯಮಂ 
ತಂದಿಕ್ಕಿದರ್‌ ಕಾಂತೆಯರ್‌ (ರರ್ಕುಶ- ೨-೩೭). ಬೀಸೂರಿಗೆ: ಗಾರಿಗೆ 
ಲಡ್ಡುಗೆ ಬೀಸೂರಿಗೆ . . . ಮುಖಭಕ್ಷಂಗಳಿಗೊಪ್ಪುವ ಖರ್ಜೂರಂ ಕದಳಿ 


೬೫೨೧ 


ಬೀಸುಬಲೆ 


ಸಾರಫ್ಯತಂ ಮಧುಸಕ್ಕರೆಗಳ ಸಾರಂಗಳ ಸುಳಿವಾಳಿಯ ದೊನ್ನೆಯೊಳಾರೈ 
ದೆಜದರ್ಸವಿಗಾತಿಯರ್‌ (ನರೇಶ ೦೯-೩೮): [ಬೀಸ್ಕು *- ಪೂರಿಗೆ] 
ಬೀಸುಗಂಡೆಯ (ನಾ). ತೂಗುವಂತೆ ಕಟ್ಟಿದ ಕತ್ತಿ,_ಖಡ್ಕ : ಕಟ್ಟಿದ 
ಕೊಂಬುಗತ್ತಿಯ ಸುಂಡಿಲೊಳಗಳವಟ್ಟಿದ "ಯೀಸುಗಂಡಯದ ಕಟ್ಟೆರಕದ 
ಚಿತ್ರಪಟಗಳಿಂ ರಾಯನ ಪಟ್ಟ ದಾನೆಗಳ್ಳೆ ೈದಿದುವು (ಕಂನಂ- ೩-೪೩); 
[ಬೀಸ್ಕು + ಕಂಡೆಯ, («ಖಂಡೆಯೃ)] 
ಬೀಸುಗಣ್ಣಿ (ನಾ). (ಮೃಗಪಕ್ಷಿಗಳನ್ನು ಹಿಡಿಯಲು ಉಪ 
ಯೋಗಿಸುವ) ಎಸೆಯುವ ಹಗ್ಗ ; ಬೀಸುಗಣ್ಣಿ ಗುಗ್ಗುರಿಯರಳು 
* ಕತ್ತಿ ಬಡಿಕೋಲ್‌ ಕಲ್ಲಿ ಹಿಡಿದ ಹುಲಿ ಶರಭ ಭೇರುಂಡ ಸಿಂಹ 
ಪ್ರಕರವೆರಸಿ ಬೇಡರು ನೆರೆದರು (ಜಕಕಾ 3-೪) ; ತಡಿಕೆಗಳೆ ಬೀಸುಗಣ್ಣಿ 
ಹಿಡಿಯೆರಳೆ , , . ಪರಿಪರಿಯ ಹಕ್ಕಿವೆರಸಡವಿಗಂತಕರಂತೆ ನಡೆವ ಶಬರರ 
ಕಂಡನು (ಸೋಮತ - ೩-೪). [ಬೀಸ್ಕು * ಕಣ್ಣಿ] 
ಬೀಸುಗಲ್‌ (ನಾ). ಕವಣೆಯಲ್ಲಿಟ್ಟು. ಎಸೆಯುವ ಕಲ್ಲು; ಕದಣೆಕಲ್ಲು: 
ನಸುಬಾಗಿ ಬೀಸುಗಲ್ಗಳನಿಡುತಿರ್ಪ ಪಾಮರಿಯರೊಪ್ಪುವರಾ , ಕಳಮ 
`` ಪ್ರದೇಶದೊಳ್‌ (ರಕಕು, ೦೨೪). [ಬೀಸು, 4 ಕಲ್ಕ್‌) 
ಬೀಸುಗವಣೆ (ನಾ). ರಭಸವಾಗಿ ಎಸೆದ ಕವಣೆ: ಒಡನೆ ನೂಕಿತು 
ತೋಕುವಂಬಿನ : ತಡೆವ ಶೂಲವ ಹೊಯ್ದ ಖಡುಗದ ಬಿಡುವ ಚಕ್ರದ 
ಬೀಸುಗವಣೆಯ[ಕಾಕಾ- ಬೀಸುಗಣೆಯಲಿ] ಬಹಳೆ ಭಟನಿಕರ (ಕೊರಣ. 
೫-೬-00). [ಬೀಸ್ಕು 4 ಕವಣೆ] 
ಬೀಸುಗಾಲು (ನಾ): -೧. ಉದ್ದವಾದ ಕಾಲು ; ನೀಳವಾದ ಕಾಲು: 
ಡಿ ಚಾಮುಂಡಿಯರ್‌ ನರಶಿರಗಳೊಂದರ್ಬುದವ ಹರಡಿ ಧ್ರುವದಿಂದ 
ಧ್ರುವಬರಂ ಬೀಸುಗಾಲಿಂದೊದೆದು ಕ್ರೀಡಿಸುವ ಕೆಂಗಾಲ (ತನ್ಕರ್ಯ- ೦೨-೦). 
೨. ದೊಡ್ಡ ಹೆಜ್ಜೆ ; ದಾಪುಗಾಲು: ಆತ ಓಡುತ್ತಿದ್ದುನೆ ; ಇವರು 
ಅವನ ಹಿಂದೆ ಬೀಸುಗಾಲು' ಹಾಕುತ್ತಿದ್ದಾರೆ (ಣಕುಣ. ೨೨೭)- 
[ಬೀಸ್ಕು 4 ಕಾಲ್ಕು (<ಕಾಲ್‌))] 
ಬೀಸುಗೆಯ್‌, ಬೀಸುಗೈ (ನಾ). ೧. ನೇಲುವ ಕ ಜೋಲುಗೈ : 
ಬೀಸುಗೆಯ್ಗಳ[ಐ೫ಂ-ಗೈಗಳ] ಡೊಂಕುಗಾಲುಗಳ . . , ತೋರ ಕಾರೊಡಲ 
ಕುಟುಬಂ (ಸಕ್ಸ. ೨೦-೦೦)- ಬೀಸುಗೈ : ವಿ. ಯುದ್ಧದ ಆರಂಭವನ್ನು 
- ಸೂಚಿಸುವ ಸಲುವಾಗಿ ಅಲುಗಾಡಿಸುವ ಕೈ: ; ಕಾಯುರಿಬ್ಬರ ಬೀಸುಗ್ಗ 


ಗಳ ಸನ್ನೆ ಸಮವಾಗೆ - . ಜಿರಸಿದುದುಭಯಬಲ ಬಲುಖತಿಯ ಬಿಂಕದಲಿ 
(ಕಾಕ: 3-೦೩). [ಡರು + ಕಯ್‌ 

ಬೀಸುಗೈ 'ಬೀಸುಗೆಯ್‌' ನೋ. 

ಬೀಸುಗೊಳ್ಳಿ (ನಾ). ಅತ್ತಿತ್ತ ಅಲುಗಾಡಿಸುತ್ತಿರುವ ಕೊಳ್ಳಿ, 


ದೊಂದಿ; ಮುಂದೆ ಪಾರ್ಥನ ಬೀಸುಗೊಳ್ಳಿಗಳಿಂದ ತಮದಾವಳಿ ಮುಟ್‌ಯೆ 
೬ *. ಅನಿಬರಟವೀವೃಂದದಲಿ ಬರುತಿರ್ದರಿರುಳು (ಕಣಾ. ೦೦-೨೦. 
[ಬೀಸ್ಕು * ಕೊಳ್ಳಿ) 

ಬೀಸುಗೋಲು (ನಾ). “ಒಂದು ಬಗೆಯ ಬೇಟೆಯ ಕೋಲು” 
(6. ಕೋರ) : ಬೀಸುಗೋಲಿನ ಸಾಳ್ವೆ ಕರದ ಮೋಸದಿ ಮೃಗಪಕ್ಷಿ 
ಹಿಡಿವ ಬಲೆಗಳಿಂದ ಲೇಸಾಗಿ ನಡೆದರೊಗ್ಗಿನಲಿ (ಆರಂ. ೩-39). 

[ಬೀಸ್ಕು.*- ಕೋಲ್ಕು (ಆಕೋರ್ಲ)] 

ಬೀಸುದೋಳ್‌ (ನಾ). ೧. ಜೋತು ಬಿದ್ದಿರುವ ತೋಳು; ನೇಲುವ 
ತೋಳು: ಸೆಡೆದೇಳ್ವ ಬೀಸುದೋಳ್ಸೆರೆ ನೆಗೆದಿರ್ಪ ಗೋಣ್‌ (ನೃತ. 
9೦-೦). ವಿ. ಅತ್ತಿತ್ತ ತೂಗಾಡುವ ಕೈ,--ಚಲಿಸುವ ಕೈ ; ಗಳಗಳನೆ 
ನಡೆವಾಗ ಬಿ:ಸುದೋ[೫ಾ೫೦. ತೋ]ಳಿಂ ರಕ್ತವಿಳಿದು ಬೆರಳ್ಗಳು ಬಾತು 
ಮಿಡಿದೊಡೆವುತು (ಸೋನುತ- ೩-೫೩)- [ಬೀಸ್ಕು 4 ತೋಳ್‌] 

'ಬೀಸುಬಲೆ *ಬೀಸುಂಬಲೆ' ನೋ. 


ಬೀಸುರಿಗೆ 


ಬೀಸುರಿಗೆ 'ಬೀಸುಂಬೂರಿಗೆ' ನೋ. 

ಬೀಸುವಲೆ "ಬೀಸುಂಬಲೆ' ನೋ. 

ಬೀಸುವಿಟ್ಟು (ನಾ). (ಬೀಸುವ ಕಲ್ಲಿನಲ್ಲಿ) ಪುಡಿ ಮಾಡಿದ ಹಿಟ್ಟು: 
ತೆಂಗಾಯನರೆದಿಕ್ಕಿ ಕಡಲೆಯ ಬೀಸುವಿಟ್ಟನಲ್ಪವನಿಕ್ಕಿ ಕಲಸಿ (ಸೂಶಶಾ- 
wu): (ಬೀಸು, * ಪಟ್ಟು] 

ಬೀಸುಹೂರಿಗೆ "ಬೀಸುಂಬೂರಿಗೆ' ನೋ. 

ಬೀಸೂರಿಗೆ "ಬೀಸುಂಬೂರಿಗೆ' ನೋ. 

ಬೀಹಳಿ (ನಾ). : (?) [ಬೀ]ಹಳಿಯರೆನಿಬರಾದಡಂ ಮೆಯಲು ವಿ. ೧೦ 
(3999, 1೪, ೩6-007 114) ; ಹಾಡುವ ಮೊಖರಿಗಂ ಬೀಹಂ 
ಯಿರ್ವ್ವರ್ಗ್ಗಂ ಎರೆ ವಂತ್ರ ೧೬ (೫2%: ೫೫, ೩೦೦-೬; 12ನೆಯ ಶತ). [?) 

ಬೀಹು 'ಬೀವು' ನೋ. 

ಬೀಳ್‌, "ಬೀಲ್‌, ನೋ. 

ಬೀಳ್ಕ್‌ 'ಬೀಡ್ಕು' ನೋ. 

ಬೀಳ್ಕ್‌ 'ಬೀಡ್ಕು' ನೋ. 

ಬೀಳಲ್‌ . "ಬೀಟಿಲ್‌' ನೋ. 

ಬೀಳಲು "ಬೀಟಲ್‌? . ನೋ. 

ಬೀಳಲುಪಲ್ಲು (ನಾ). ಅಲ್ಲಾಡುತ್ತಿರುವ ಹಲ್ಲು ; ಬೀಳುವ ಹಲ್ಲು : 
ಬೀಳಲುಪಲ್ಲು ಪಶ್ನಿದ ಗಲ್ಲದ ನೆಟ್‌ ವೃದ್ಧನಡಿಯಿಟ್ಟನೊಲಿದು (8669799- 
0೬-೩೦), [ಬೀಳಲು (ಆ ಬೀಟಲ್‌) 4 ಪಲ್ಲು (<ಪಲ್‌)] 

ಬೀಳಲುಬಿಡು 'ಬೀಲಿಲ್ಬಿಡು' ನೋ. 

ಬೀಳೆಲುವರಿ "ಬೀಟಲ್ವರಿ' ನೋ. 

ಬೀಳವೃತ್ತಿ "ಬೀಬಿವೃತ್ತಿ' ನೋ. 

ಬೀಳಾನುವಿರ್ತಿ (ನಾ). ಇ ಬೀಳಾನುವೃತ್ತಿ : ಶ್ರೀಮನ್ಮಹಾಮಣ್ಣಳೆ:ಶ್ವರಂ 
ಜೋಯಿಮಯ್ಯರಸರ್‌ . ಸಿಂದವಾಡಿಸಾಸಿರರುಂ ಬೀಳಾನುವಿರ್ತ್ತಿಯಿಂ. 
ತೃಭೋಗಾಭ್ಯಂತರಸುದ್ಧಿಯಿನಾಳ್ಪು ಸುಖದಿನರಸುಗೆಯ್ಯೆ (೪3, 1x-, 
09-08 |. 10%). [p ಇದು "ಬೀಳಾನುವೃತ್ತಿ'ಯ ಅಪಲಿವಿತ] 

ಬೀಳಾನುವೃತ್ತಿ `(ನಾ). ಮಾಂಡಲಿಕ ಅಥವಾ ತುಂಡರಸನು ಸ್ವಾಮಿ 
ಭಕ್ತಿಯಿಂದ ಸೇವೆ ಸಲ್ಲಿಸಿದ ಸಲುವಾಗಿ, ಅಧಿರಾಜನಿಂದ ಪಡೆಯವ 
ವಿಶೇಷವಾದ ಪದವಿ, ಅಧಿಕಾರ ಮುಂತಾದುವು : ಸೋಮೇಶ್ವರ 
ದೇವರ್ಬ್ಬೆಳ್ವೊಲವೂನೋಖಂ ಪುರಿಗೆಚೇಮೂನೂಲಉುಮಂ ಬೀಳಾನು 
ವೃತ್ತಿಯಿನಾಳುತಂ ಸುಖದಿನಿರೆ (894%. ೫1-1, ೮೪-6 ; 1049); ಶ್ರೀಮನ್ಮ 
ಹಾಮಣ್ಮಲೇಶ್ವರಂ ಲೋಕರಸನಬಲು ಮೂನೂಲುಮಿಲತಿ ಮೂನೂ 
ಉಮಂ ಬೀಳಾನುವೃತ್ತಿಯಿಂ ರಾಜ್ಯಂಗೆಯ್ಕುತಮಿರಲು (೪46, ೪-೩- ೨೪೯, 
1062) ;: ಚಾಳುಕ್ಕಚಕ್ರವರ್ಶಿ ತ್ರೈಲೋಕ್ಕಮಲ್ಲದೇವನ ಮಗ ಸೋಮೇ 
ಕ್ವರನು 'ಬೀಳಾನುವೃತ್ತಿ'ಯಿಂದ ಆಳುತ್ತಿದ್ದಂತೆ ಒಂದು ಶಾಸನದಿಂದ 
ತಿಳಿದು ಬರುತ್ತದೆ. (6೫6. 40). "ಕುಮಾರವೃತ್ತಿ', "ಬೀಲವೃತ್ತಿ' 
ಪರಾ. [ಬೀಳ್ಕ್‌ ( < ಬೀಟ) 4 ಅನುವೃತ್ತಿ] 

ಬೀಳಾಸೆ (ನಾ). ತುಚ್ಛವಾದ ಆಸೆ; ಕೀಳಾದ ಅಪೇಕ್ಷೆ: ಅವ 
ಬೀಳಾಸೆಯಿಂದಾದಾವ ಶಾಪಕ್ಕೊ . . . ನಮ್ಮ ತಾಯ್ನುಡಿ ತನಗಾದ 
ನಾಡಿನೊಳೆ ತಾನಮಂಗಳೆಯೆನಿಸಿ - . . ಬನ್ನಪಡುತಿರಲು (ಗಠೇಕ್ಕ 
1) [ಬೀಳ್ಕ್‌ ( ಇ ಬೀಡ್ಕು) + ಆಸೆ] 

ಬೀಳಿಕೆ (ನಾ), ೧. ಬೀಳುವಿಕೆ ; ಪತನ: ಅದೇ ಪ್ರಕಾರ ಈ ಏಳು 
ಬೀಳಿ)ಯು ಹೆಣಕ್ಕೆ ಕೂಡ ಇರುತ್ತದೆ (ಕುಂಜ. ೩-೨೨೦). ೨. ಸುರಿ 
ಯುವುದು ;. ಸುರಿತ : ಸುಮಂತ್ರನು ಶೂನ್ಮಹರುಷದಲಿ . , . ಸಾರಿದ 
ನಕ್ಷಿಯುಗಳದ ವಾರಿಗಳ ಬಳಿಕೆಯ [ತಾಕಾಂ- ಬಳಲಿಕೆಯ] ಬಿಸುಸುಯ್ಲಿನ 
ಮಹೀಪತಿಯ (ಕರಣ: ೨-8-೩). [ಬೀಳ (೬ ಬೀಟ) 4 ಇಕೆ] 


೬೫೨೨ 


is 


20 


< 


ಬೀಳುಗ 


ಬೀಳಿಕ್ಕು (ಕ್ರಿ). ಕೆಳಗೆ ಬೀಳುವಂತೆ ಮಾಡು; ಬೀಳಿಸು: ಹೋಗಿ 
'ದೇಶಂಗಳಲಿ ತಿರಿದುದ ಬಾಗಿಲಲಿ ಬೀಳಿಕ್ಕುವಂತಿರೆ ಯೋಗಗತಿಗೀಡೇ 
ಅದಿಳಿವರು ಮೃತ್ಯುವಿನ ಮುಖಕೆ (೧೫೫ ೧೦-೯೩-೩೪). 

[ಬೀಳ್ಕ, ( ೬ ಬೀಲ್‌) + ಇಕ್ಕು) 

ಬೀಳಿಚು "ಬೀಳ್ಕು' ನೋ. 

ಬೀಳಿಲ್‌, ಬಿಣಿಲು. ಬಿಳಿಲ್‌, ಬಿಳಿಲು. ಬಿಟ್‌ಲ್‌, ಬೀಳಿಲು (ನಾ), 
೧. ಅಲ ಮುಂತಾದ ಮರಗಳ ಕೊಂಬೆಗಳಿಂದ ಕೆಳಮುಖವಾಗಿ 
ಇಳಿ ಬಿದ್ದ ಬೇರಂ, ಜಟೆ : ಘಳಿಲನೆ ಬೀಳಿಲ್ವಿಡಿದಡರ್ದು ನಿಡುಗೊಂಬಿ 
ನೆಲೆದುಣುಗಲ ಪೊದಜ ಪೊರೆಯೊಳ್‌ ಮೆಯ್ಸರೆದಿರ್ದ ಗಂಧರ್ವಸೌಂದರಿ 
ನೆಲೆವಡೆದಕ್ಷೀಣರೂಪಯಕ್ಷಿಣಿಯಂತೆಸೆಯೆ ಮಿಸುಪ ವಟಿವಿಟಿಪಿಯಿಂ(ಕಕು. 
೩೩ ನ). ಬಿಣಿಲು: ೧. ಒಣಗಿದ ಮರ ಚಿಗಿತು ಬಿಣಿ[ಣ೫ಂ. ೪]ಲು 
ಬಿಡುವುದ ಕಂಡೆ (46. 3೦೬೦). ಬಿಳಿಲ್‌ ; ೨: ಬೀಳಲನ್ನು ಹೊಂದಿ 
ರುವ ಆಲದ ಜಾತಿಯ ಮರ : ಬಿಳಿಲ್ಬದರಿ ಸಾಲಮಾ ಹೊನ್ನೆ ಚೆನ್ನಂಗಿ 
ಮೊದಲಾದ ವೃಕ್ಷಂಗಳಿಂ ವನಮೆಸೆದುದು (ಕಂತು. ೩೩-೦೮)- ಬಿಳಿಲು 
೧. ಆಲದ ಬಿಳಿಲಂ ಮೇಕೆಯ ಹಾಲಲ್ಲಿ ಅರೆದು. , , ೩ ದಿನ ಕೊಳ್ಳಲು. 
ವೀರ್ಯವರ್ಧನಂ (ಏವೈಪ- ೪) ; ಉರ್ವರೆಗೆ ಇಳಿದ ಬಿಳಿರಿನ ಹರಹಿನರಿ 
ಕಂಗೊಳಿಸುತಿಹ ವಟವೃಕ್ಷ ತಂಪಿನ ನೆಳಲ ವಳಯದಿ ಸುಳಿದುವುಯ್ದರು 

೨. ಬಿಳಿಲರಳಿಯೆರಂ ಕಕ್ಕೆ , , , ತಅಸಿಯದಿಂದೊಪ್ಪು 

ತಿರ್ದತ್ವರಣ್ಮಂ 4106. 0-೬೨); ಬಿಳಿಲಾಲ ಬೇಲ ಹೆಬ್ಬೇವು... 

ಮೊದಲಾದ ಮರಗಳ ಬಳಗದಿಂದದು ಕಣ್ಣಿಸೆದುದು (ಕುರಾಸುಂ. ೪-1). 

ಬಿಲ್‌ : ೧. “ಶಿಫೆ ಜಟೆಯೆನೆ ಬಿಟ್‌ಲಕ್ಕು” (ಮಂಗರಾ- ೩೨-೪) ; 

ಸೈಂಧವದಿಂದರೆದಾಲದ ಬಿಟ*ಲನಳಿವೆರಸಿ ಕುಡಿದಂದು ಮಾಣ್ಯವತಿಸಾರಂ 

ಕೆಡುಗುಂ (೪ರ ಗ: ೪೦). ವಿ. ಬಿಬ್‌ಲಿಲ್ಕತ್ತಿ , , . ಕೆಕ್ಕಮ್ಮರಂ 

ಎಂಬೀ ಮರದುುಗಲಿಳುಂಬಿನಿಂದತಿಗಹನಮೆನಿಪ ಗಹನಾಂತರದೊಳೆಗೆ 
(ಉಕ್ಕಿನ ೦೨-೩). ಬೀಳಿಲು: ೧. ಸ್ಮರನಿಧಿಯೆಡೆಗೆಯ್ದು ವ 
ನವಮೋಹನ ತರುವಿನಸಿಯ ಬೀಳಿಲ ತೆಜದಿಂ ಬಂಧುರಮಾದುವು 
ಕರೆಯಂಗವಂ (ಡಕ: ೩-೩೮), [ಬೀಳ (ಬೀರ್‌) 4 ಇಲ್‌] 

ಬೀಳಿಲು " ಬೀಳಿಲ್‌ ' ನೋ. 

ಬೀಳಿಲುಬಿಡು (ಕ್ರಿ). ಮರದ ಕೊಂಬೆಗಳಿಂದ ಜಟೆಯು ಕೆಳ 
ಮುಂಖವಾಗಿ ಬೆಳೆ : ಪುರುಷನಾವನು ಬಂದಡಾಲದ ಮರನು ಬೀಳಿಲು 
ಬಿಡುವುದಾತನು ವರನು ತರುಣಿಗೆ ತಪ್ಪದಪ್ಪನು” ($48. ೩-30). 
*ಬೀಬಿಲ್ಬಿಡು' ಪರಾ. [ಬೀಳಿಲು (<ಬೀಳಿಲ್‌) 4 ಬಿಡು] 

ಬೀಳಿಸು "ಬೀಟ್‌ಸು' ನೋ. 

ಬೀಳು, "ಬೀಟ? ನೋ. 

ಬೀಳ್ಕು "ಬೀಟ್‌' ನೋ. 

ಬೀಳ್ಕು 'ಬೀಡ್ಕು' ನೋ. 

ಬೀಳ್ಕು 'ಬೀಡ್ಕು' ನೋ. 

ಬೀಳ್ಕು "ಬೀಟ್‌ ನೋ. 

ಬೀಳುಕಟ್ಟೆ (ನಾ). ನೀರು ಜಲಪಾತವಾಗಿ ಬೀಳುವಂತೆ ಮಾಡುವ 
ಒಂದು ಬಗೆಯ ಕಟ್ಟೆ : ಆದರೆ ಬೀಳುಕಟ್ಟೆಯನ್ನು ಕಟ್ಟಿದ ಕಡೆ 
ದೋಣಿಗಳ ದಾರಿಯನ್ನು ಹಾತದಿಂದ ಬೇರೆಯಾಗಿ ಇಡಬೇಕಾಗುತ್ತದೆ 
(8ಲಪಾ. ೩೮೩). [ಬೀಳ್ಕು ( ಬೀಲ್‌) + ಕಟ್ಟೆ] 

ಬೀಳುಕೊಡು 'ಬೀಳ್ಕೊಡು' ನೋ. 

ಬೀಳುಕೊಳ್‌ "ಬೀಡುಗೊಳ್‌' ನೋ. 

ಬೀಳುಗ' (ನಾ). ಕೆಡೆಯುವವನು : “ಪತನ್‌,' ಪತತಿಃ, ಪತಕಃ-ಈ ೩ 
ಬೀಳುಗಂ” (ಕಕ್ಕ. 066): [ಬೀಳ್ಕು (ಬೀರು). ಗ್ಯ] 


(eon: 4-9), 


ಬೀಳುಗತ್ತಲೆ 


ಬೀಳುಗತ್ತಲೆ (ನಾ). ಗಾಢವಾದ ಅಂಧಕಾರ ; ಹೂಳಜೆಯ ಅಮುಗಯ್ಯ 
ಧೂಳ ಚೆಂಜೆಗೆ ಸೇರಿ ಮಾಳದೊಳು. ಬಿಟ್ಟ ಬೀಡಾರ ಬೆಳತನಕ ಬೀಳು 
ಗತ್ತಲೆಯು ಬೆಳಕಾಗಿ (ಕನ್ನಕಾ- ೩೦೫). 
[ಬೀಳ್ಕು (< ಬೀಟ್‌) 4 ಕತ್ತಲ್ಲೆ (-ಆ ಕಟ್ಟಲೆ) ] 
ಬೀಳುಗಳೆ (ಕ್ರಿ). ಹೀನಾಯ ಮಾಡು; ಹೀಗಳೆ ; ಪೆಣ್ಣು ಪೆಣ್ಣೆಂದೇತಕೆ 
ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು (೦೦. ೩-೭) ; ನಾಡನ್ನು 
ಕಾಡೆಂದು ಬೀಳುಗಳೆವರೆ ಬೀಡ ಕಟ್ಟಿ ಪಟ್ಟಣವನ್ನು ಆಳಬೇಕು. (66ು. 
) ; ಮನುಷ್ಯನ ಮನಸ್ಸು ಮಿಕ್ಕವನ್ನೆಲ್ಲ ಬೀಳುಗಳೆಯುವುದು 
(ಕಹಾಂ. ೩೦). [ಬೀಳ್ಕು (< ಬೀಡ್ಕು) *- ಕಳ್ಳ) 
ಬೀಳುಗುಂಡಿ (ನಾ). ಉರುಳಿಸಲು ಮಾಡಿರುವ ಹಳ್ಳ ; ಬೀಳಿಸಲು 
ನಿರ್ಮಿಸಿದ ಕಂದಕ: ಶಕುನಿಯೂ . , . ದುಶ್ಕಾಸನನೂ ಕೋಲು 
ಜೇನಿಗಾಗಿ ಮರದ ತುದಿಗೆ ಹತ್ತಿ ಬಿಟ್ಟು ಅಲ್ಲಿ ಜೋಲಾಡುತ್ತಿದ್ದಾರೆ. 
ಕೆಳಗೆ ಭೀಮನ ಕೋಪವೆಂಬ ಬೀಳುಗುಂಡಿ ಅವರುಗಳ ನಾಶಕ್ಕಾಗಿ ಬಾಯಿ 
ತೆರೆದು ಕಾದಿರುವುದು: ಅವರುಗಳಿಗೆ ತಿಳಿಯಲಿಲ್ಲವಲ್ಲಾ ! (ಸಸಿ: ೦೯೨). 
[ಬಿಳ್ಳು ( ಆ ಬೀಟ್‌) 4 ಗುಂಡಿ,] 
ಬೀಳುಗುಂಡು “ಬೀಟ್ಗುಂಡು' ನೋ. 
ಬೀಳುಗುವರ (ನಾ). ಅಯೋಗ್ಯನಾದ ತರುಣ, -ಯಾವಕ ; ಬಾಳಿ 
ಬದುಕಿ ತಣಿವಿಲ್ಲದ ತಮ್ಮಂತೆ ಬಾಳಲೆಳಸುವ ಬಾಲಕಿಯ ಬೀಳುಗುವರನಿಗೆ 
ಜೆಲೆಗೈದರೆಂಬುದ ಕೇಳಿ ಕಿವಿಯ ಮುಚ್ಚುವುದು (ಕರ. 3-0): 
[ಬೀಳ್ಕು (ವ ಬೀಡ್ಕು) *- ಕುವರ] 
ಬೀಳುಗೆಡವು (ಕ್ರಿ). - ಭೂಮಿಯನ್ನು ಸಾಗುವಳಿ ಮಾಡದಿರು; 
ಜಮಿಸಾನನ್ನು .ಹಾಳುಗೆಡವು: ಅವನು ಕಳ್ಳಭಟ್ಟಿ ಮಾರುವ ಕಸುಬಿಗೆ 
ಕೈಹಾಕಿ ಗದ್ದೆಗಳನ್ನೆಲ್ಲ ಬೀಳುಗೆಡವಿದ (ಊಂ). 
[ಬೀಳ್ಕು (೬ ಬೀಡ್ಕು) + ಕೆಡವು (< ಕೆಡಪು] 
ಬೀಳುಗೊಡು "ಬೀಳ್ಕೊಡು' ನೋ. 
ಬೀಳುಗೊಳ್‌ "ಬೀಡುಗೊಳ್‌' ನೋ. 
ಬೀಳುಗೊಳಿಸ್ಕು (ಕ್ರಿ). ನಿವಾರಿಸು; ಪರಿಹರಿಸು: ಉಸುರುಬ್ಬಸದ 
ದುಸ್ಥಿತಿಯ ಬೀಳುಗೊಳಿಸುವೆನು (ಕಾಗ. ೪-೬-3೨). 
[ಬೀಳುಗೊಳ್‌ (೬ ಬೀಡುಗೊಳ್‌) 4 - ಇಸ್ಕು] 
ಬೀಳುಗೊಳಿಸು, (ಕ್ರಿ). ನಿರರ್ಥಕಗೊಳಿಸು ; ನಿಪ್ಪ)ಯೋಜಕವನ್ನಾಗಿ 
ಮಾಡು : ನಾವು ಈ ಶಕ್ತಿಯನ್ನು ಬೀಳುಗೊಳಿಸಿರುವೆವು, ಕೀಳುಗೊಳಿಸಿರು! 
ವೆವು (88ನುಂ. ೬೩). [ಬೀಳ್ಕು (ವಬೀಡ್ಕು) 4 ಕೊಳ್‌, 4+ --ಇಸ್ಕು] 
ಬೀಳುಡಿಗೆ (ನಾ). (ಇನ್ನೊಬ್ಬರು ಉಟ್ಟು) ಕಳಚಿದ ಬಟ್ಟೆ: ಆವನಾದ 
ರೇನು ಶಿವಮಹಾದೇವನ ನೆನೆವವನ ಬಾಯ ತಂಬುಲ ಮೆಲುವೆ ಬೀಳುಡಿಗೆ 
[೫೫೨. ಡೆ]ಯ ಹೊದೆವೆ (04ರ: ೪೬೩) : ತನ್ನ ನಿರ್ಮಲವ ಕೊಟ್ಟನೆನಗೆ 
ಆ ತೊಟ್ಟ ಬೀಳುಡಿಗೆಯ ಹೊದೆದುಕೊಂಡೆನಾಗಿ ಆ ಮಡಿವಳ ಮುಚಿ 
ತಂದೆಯ ಕೃಪೆಯಿಂದ ಆನು ಬದುಕಿದೆನಯ್ಯಾ (6೫3. 00೬-೩೦೬) ; ನಮ್ಮ 
ಕಲಿದೇವನ ಶರಣರ ಬೀಳುಡಿಗೆಯ ತೊಳೆವ 'ಲೆಂಕನ ಬಡತನವ 
ನೋಡು (ಕೈರಗೂ: 1, ೩%). 
[ಬೀಳ್‌; (ಆ ಬೀಟ) 4 ಉಡಿಗೆ (ಆಉಡುಗೆ)] 
ಬೀಳುಡೆ "ಬೀಲುಡೆ' ನೋ. 
ಬೀಳುದಂಡ (ನಾ). ಬೀಳುಭೂಮಿಯ ಮೇಲೆ ಹಾಕುವ ತೆರಿಗೆ : 
ಆಲನೆಯು ಅನ್ಯ ಬೀಳುದಂಡ ಬೊಗಾರದಣ್ಣ ಅಪೂರ್ವ್ವಾಯ ಏನು 
ಬಂದಡು ಕಂಚುಗಾಜ ಮರ್ಯ್ಯಾದಿಯೆಲಿ ಧಾರೆಯನೆಅದು ಆ ಪಂಚಾಳ 
ಸಡಸುವ ಧರ್ಮಕ್ಕೆ ಸಲುವುದು (ಎಕ. 2೩ (5), ಕಾತಕಾ. ೪೨-೩೦ ;ಸು. 1500). 


90೨-4 


೬೫೨೩ 


18 


25 


[ಬೀಳ್ಕು (-೭ಬೀಡ್ಳು) * ದಂಡ] 


ಬೀಳ್ಕೊಡಿಸು 


ಬೀಳುನುಡ್ಮಿ (ಕ್ರಿ). ಹೀಯಾಳಿಕೆಯ ಮಾತನ್ನು ಆಡು ; ನಿಂದಿಸು; 
ಜರೆ; ಹಾಳುಹರಟೆ ಬಿಟ್ಟು ಹೊತ್ತುಕಳೆವುದೆ ಹಬ್ಬ - . . ಬೀಳುನುಡಿವರ 
ಬಿಟ್ಟುಕೊಡುವುದೆ ಹಬ್ಬ (೩ಗರಾ. ೧೩೦). [ಬೀಳ್ಕು (ಬೀಡು): ನುಡಿ] 
ಬೀಳುನುಡ್ಮಿ (ನಾ). ವ್ಯರ್ಥವಾದ ಮಾತು ; ನಿರರ್ಥಕವಾದ ನುಡಿ: 
ಬೀಳುನುಡಿಯ ಬಿಡು ಮುನಿಪೆ (ಹಂಸ0. 0-0೭). 
[ ಬೀಳ್ಕು (< ಬೀಡು) 4 ನುಡಿ ] 
ಬೀಳುಬಾವಿ. (ನಾ). ಹಾಳುಬಿದ್ದ ಬಾವಿ ; ನಿರುಪಯುಕ್ತವಾದ ಬಾವಿ: 
ಎದುರಿಗಿದ್ದ ಬೀಳುಬಾವಿ ತನ್ನ ಶಾಂತವಕ್ಷಃಸ್ಥ ಲದಲ್ಲಿ ಆಕಾಶದ ಸಕಲ 
ಸಂಪತ್ತನ್ನೂ ತುಂಬಿಕೊಂಡು ನಗುವಂತಿತ್ತು (046. ೪3)- 
[ಬೀಳ್ಕು ( ವ ಬೀಡ್ಕು) 4 ಬಾವಿ] 
ಬೀಳುಬಿಡು 'ಬೀಡುಬಿಡ್ಕು' ನೋ, 
ಬೀಳುಬುಟ್ಟಿ (ನಾ). ಒಂದು ಬಗೆಯ ಬಳ್ಳಿಯಿಂದ ಹೆಣೆದ ಕುಕ್ಕೆ : 
ಅದನ್ನು ಒಂದು ಬೀಳುಬುಟ್ಟಿಯಲ್ಲಿ ತುಂಬಿಸಿ ಒಕ್ಕಲು ಲಿಂಗನ ತಲೆಯ 
ಮೇಲಿಟ್ಟು ., ಕಳುಹಿಸಿ ಕೊಟ್ಟ (ರೇಶಶು. ೧೪೬). 
[ಬೀಳ್ಕು (ಇಬೀರ್ಟ್ಮ) + ಬುಟ್ಟಿ (ಪುಟ್ಟಿ) 
ಬೀಳುಭೂಮಿ (ನಾ). ಸಾಗುವಳಿ ಪವಾಡದ ನೆಲ, - ಜಮಿನು ; ಬೀಳು 
ಭೂಮಿಯನ್ನು ಹೊಸದಾಗಿ ಸಾಗುಮಾಡೋಣ (ಗಂಗು. 8. ೦೨೭). 
[ಬೀಳ್ಕು (ಆ ಜೀಡ್ಕು) 4 ಭೂಮಿ] 
ಬೀಳುಮಾತು. (ನಾ). ಇ ಬೀಳುನುಡ್ಮಿ : ಬೀಕಾಂ: ಕೀ]ಳುಮಾತು 
ಗಳೇಕೆ ನಿನಗಿದು . - . ನಳನ್ಶಪಗೆಯೆರಡೆಣಿಸುವುದೆ. (548. 9-00) ; 
ಭಾಳಲೋಚನನ ಸರ್ಪಾಭರಣಮಂ ನೀನು ಹರಿಯ ಪರಿಯಂಕವೆಂಬ 
ಬೀಳುಮಾತನು ಸಭಾಪತಿ ಸಭ್ಯರುಗಳು ಮಿಗೆ ಕೇಳಿ ಛೀ ತೆಗೆಯೆಂಬ ತೆಳದಿ 
(ಇಕೋಪು. ೧-೫) [ ಬೀಳ್ಕು (“ಬೀಡು 4 ಮಾತ್ಕು 1 
ಬೀಳುವಲೆ (ನಾ). (ಮೃಗ, ಪಕ್ಷಿಗಳು ಸಿಕ್ಕಿಕೊಳ್ಳುವ) ಒಂದು 
ಬಗೆಯ ಬಲೆ,-ಜಾಲ ; ಬೀಳುವಲೆ ಜವಳಿವಲೆ , , ,' ಸಗಾಢವಲೆಗಳ 
ಹೊಟ್‌ಗಳೋಳಿಯಂ ಪೊತ್ತು ನಡೆತಂದುದು ಪುಳಿಂದರೂಪದಲಿ ಭೂತ. 
ಗಣಂಗಳು (ಂರಪು. 06-4೯) ; ಬೀಳುವಲೆ ಕಣ್ಣಿವಲೆ ಸಿಡಿಲುವಲೆ , , , 
ಮರೆವಲೆಗಳಿರ್ದುವಾ ಶಬರರಲ್ಲಿ (ಸಿರೇಶು. 6-೬). 
[ ಬೀಳು, (ಬೀರ್‌) 4 ಬಲೆ, ] 
ಬೀಳುವಳ್ಳಿ (ನಾ). ಹಾಳು ಬಿದ್ದ ಗ್ರಾಮ; ನಿರ್ಜನವಾದ ಹಳ್ಳಿ: 
ನಗರ ಪಟ್ಟಣ ಖೇಡ ಖರ್ವಡ ಪುರ ಗ್ರುಮಗಳೆಂಬ ನಾನಾವೆಸರಾಂತು 
ಸೊಗಯಿಸುತಿಪ್ಪುವಾ ದೇಶದಿ ಬಿ:ಳುವಳ್ಳಿಗಳಿಲ್ಲ (ಕೋಶಕ. ೨-೦೬)- 
[ಬೀಳ್ಕು (ಇಬೀಡ್ಳು) *- ಪಳ್ಳಿ] 
ಬೀಳುವೆಣ (ನಾ), ಬಿದ್ದಿರುವ ಹೆಣದಂತಿರುವವನು:; ಬಾಳುವೆಣನ 
ಬೀಳುವೆ [ಕಾಕಾಂ. ಬೀಳ್ವೆ]ಣನ ಸಂಸಾರವೇನವನ (ಅಸನ. ೦೩೭) 
[ ಬೀಳು (ಬೀರ್‌) *- ಪೆಣ ] 
ಬೀಳುವ್ರತ್ತಿ (ನಾ). ಇ ಬೀಳಾನುವೃತ್ತಿ : ಶ್ರೀಮತ್ಕುಂನ್ಚಮರಸರ್ಬ್ಬನವಾ 
[ಸಿ]ಪನ್ನಿರ್ಚ್ಯಾ[ಸಿ]ರಮಂ ಸುಖಸಂಕಥಾವಿನೋದದಿಂ  ಬೀಳುವ್ರಿತ್ತಿ 
ಯಿನಾಳುತ್ತವಿರೆ (ಕ9- 11: ೩-೦೨ ; 2030)... [ಇಬೀಲವೃತ್ತಿ] 
ಬೀಳ್ಕೆ " ಬೀಟಕ್ಕಿ' ನೋ. 
ಬೀಳ್ಕೊಡಿಗೆ " ಬೀಳ್ಕೊಡುಗೆ ' ನೋ. 
ಬೀಳ್ಕೊಡಿಸು (ಕ್ರಿ). ೧. ಕಳುಹಿಸು; ಹೋಗಲು ಅನುವು ಮಾಡು: 
ಮಕುಟವರ್ಧನರಂ ಕಾಣಿಸುತಂ ಬಂದ ಚಾರರಂ ಬೀಳ್ಕೊಡಿಸುತಂ ಸುಖ 
ದೊಳಿಪ್ಪಲ್ಲಿ (೨86. ೬-೩೫) ; ಇಳೆಯಾಣ್ಮನ ಮನದಿಂಗಿತವಜಃತು ಹೊಂಜೆಳೆ. 
ವಿಡಿದಬ್ಬನೇತ್ರೆಯರು ಎಳವೆಣ್ಣುಗಳ ಚಿತ್ತೆ ಸಂದು ಸತಿಯರ ನಿಳಯಕೆ 
ಬೀಳ್ಕೊಡಿಸಿದರು. (ನೋತ. ೨೨-೦೩). ೨. ನಿವಾರಿಸಂ; ಪರಿಹರಿಸು ; 


ಬೀಳ್ಕೊಡು 


ನಿಜಶ್ರೀಪದವ ತೋಜ್‌ಸಬೇಕ್ತು ವನವಾಸದ ಪರಿಕ್ಷೇಶಾನುಸಂತಾಪವನು 
ಬೀಳ್ಕೊಡಿಸಿ (ಕನ್ಯಾಂ. ೧೦-೬೭). [ಬೀಳ್ಕೊಡು 4 - ಇಸ್ಟು] 

ಬೀಳ್ಕೊಡು, ಬೀಳುಕೊಡು. ಬೀಳುಗೊಡು. ಬೀಳ್ಳುಡು (ಕ್ರಿ). ೧. 
(ಅತಿಥಿ. ಬಂಧು. ಗೆಳೆಯ ಮುಂತಾದವರನ್ನು) ಕಳುಹಿಸಿಕೊಡು ; 
ಹೋಗಲು ಬಿಟ್ಟು ಕೊಡು : ಮೃಡಂ ರಕ್ಷಿಸುವೆನೆನುತ್ತಿ ಎನಯೋಕ್ತಿ 
ಯಿಂದ ಬೀಳ್ಕೊಡೆ (ಕರ್ಮ. ೬-00); ಭದ್ರದೇಹದ ಭಟನ ಬೀಳ್ಕೊಡೆ 
ರುದ್ರರೂಪದ ದೈತ್ಯ ಬಂದನು ರಾಮನಿದ್ದೆಡೆಗೆ (8೫: ೩-೨೪) ; ಮತ್ತ 
ಗಜಗಮನೆಯರ ಬೀಳ್ಕೊಟ್ಟನು ಮಹೀಪಾಲ (ಕೊರರಾ. 0೫-೩೪) ೨. 
ಬಿಡು; ತ್ಯಜಿಸು: ಮಾನನಿಧಿ ಸಾವಿತ್ರಿಯಾಪಾಖ್ಯಾನವನು ಕೇಳಿದನು 
ಚಿತ್ತಗ್ಲಾನಿಯನು ಬೀಳ್ಕೊಟ್ಟನು (ಕುಠ್ಮಾ$, ೨೬-೩)- ೩. ತಲುಪುವಂತೆ 
ಮಾಡು; ತಲುಪಿಸು ; ಬಿರಯಿತಿಯಾಕೆಗೆ ಬೀಳ್ಕೊಡಿದನು ತೂಗಲಿ 
ಗರಿಗೆ ಗರಿಯಂ ! (೧೪೧. ೩೬-೦೨. ಬೀಳುಕೊಡು : ೧. ನೀ ಹೋಗಂದು 
ಗುಣದಲಿ ಬೀಳುಕೊಟ್ಟನು ದ್ರೋಣನರ್ಜುನನ (ಕುನ್ಶಾರ್ರೋ, ೯-೩೦) ; 
ದೇಶಾಂತರ ದ್ವೀಪಾಂತರಂಗಳಿಂ ಬಂದ ಜನವ ಕಾರುಣ್ಯದಿಂದ ಮನ್ನಿಸಿ 
ಬೀಳುಕೊಟ್ಟು ತಿರುವಾರೂರೊಳೊಪ್ಪು ತಿರ್ದಂ ಸೌಂದರಾಧಿಪಂ (ಸೌಂರಪು. 
90-10) ; ಬೀಳುಕೊಡಿ ನಿಮ್ಮರಸರಿಗೆ ತಾ ಹೇಳಲೇನದ ಹೇಳಿ (ಕೊಂ. 
3-೩-003). ೨. ಕೇಳು ಮಾಯಾಮಲವ ಜಾಳಿಸುವ ಪರಿಗಳಂ ಬೀಳು 
ಕೊಡು ಕುಲವೆಂಬ ಕಾಳ್ಮೆರುಳ್ತನಗಳಂ (ಂಕಾರೋ. ೪೨-6೩3): ಗುರು 
ಬೀಳುಕೊಟ್ಟನು ದೇಹವನು (ಕಾನ್ಮಾರ್ರೋ- ೦೯-೦) ; ಯೋಗಿಸಮೂಹ 
ನಗದೇ ಮನುಜಭಾವವ ಬೀಳುಕೊಡಿ (೫90, 9೬-೫6). ೪. ಇಲ್ಲ 
ವಾಗಿಸು ; ಮರೆಯಾಗಿಸು ; ಅಡಗಿಸು: ನಿಮ್ಮ ಭೃತ್ಯನ ಭಾವ 
ಬೆಚ್ಚಿತು ವಿಶ್ವರೂಪವ ಬೀಳುಕೊಡಿ (ಕವ್ಮಾಂ- ೩-೬). ಬೀಳು 
ಗೊಡು : ೧. ನಿಮ್ಮಯ ಕರುಣವೇ ಸಾಮ್ರಾಜ್ಯ ನಮ್ಮನು ಬೀಳು 
ಗೊಡಿರಿ (ಕುಕ್ಕಾಸ- ೦೨-೩3); ಏಳುದಿನದಲಿ ಮುಗಿದುದಾ ಮಖಶಾಲೆ 
ದಕ್ಷಿಣಿಗೊಟ್ಟು ವಿಪ್ರರ ಬೀಳುಗೊಟ್ಟನು (೪98೫. ೦-೪೩). ಬೀಳ್ಗುಡು: 
೧. ಹಸ್ತಸೂಚನದಿಂದ ಬೀಳ್ಗುಡುವನು (ಕೆಟ್ಟ. 0೦೦-6). 

[ಬೀಲ್‌ (ಇ ಬೀಡ್ಕು + ಕೊಡು] 

ಬೀಳ್ಕೊಡುಗೆ, ಬೀಳ್ಕೊಡಿಗೆ (ನಾ). ಒಬ್ಬರನ್ನೊಬ್ಬರು ಅಗಲುವಾಗ 
ಒಪ್ಪಿಗೆ ತೆಗೆದುಕೊಳ್ಳುವುದು ಅಥವಾ ಕೊಡುವುದು ; ನಮ್ಮ ಕಚೀರಿ 
ಯಲ್ಲಿ ನಿವೃತ್ತರಾದ ಅಧಿಕಾರಿಯೊಬ್ಬರಿಗೆ ಬೀಳ್ಕೊಡುಗೆ ಸಮಾರಂಭ 
ಇಟ್ಟುಕೊಂಡಿದ್ದೇವೆ (ರ). ಬೀಳ್ಕೊಡಿಗೆ : ಅವನು ಪರಸ್ಪರ ಬೀಳ್ಕೊಡಿಗೆ 
ಯಲ್ಲಿ ಮಗ್ನವಾಗಿದ್ದ ಜನರನ್ನು ನೋಡುತ್ತಿದ್ದನು (ಫನರು. ೨9೩) ; ಹಿತ 
ವಚನವನ್ನು. ಆ ಬೀಳ್ಕೊಡಿಗೆ ಸಮಾರಂಭದ ಮುಕ್ತಾಯ. ಕಾರ್ಯಕ್ರಮ 
ವಾಗಿ ನುಡಿದರು (ಕೂಶಸ9- 30), [ಬೀಳ್ಕೊಡು 4 - ಗೆ] 

ಬೀಳ್ಕೊಳ್‌ ' ಬೀಡುಗೊಳ್‌' ನೋ. 

ಬೀಳ್ಕೊಳಿಸು "ಬೀಟ್ಕೊಳಿಸು' ನೋ. 

ಬೀಳ್ಕೊಳು "ಬೀಡುಗೊಳ್‌ ` ನೋ. 

ಬೀಳ್ಕೊಳ್ಳು ' ಬೀಡುಗೊಳ್‌ ' ನೋ. 

ಬೀಳ್ಗುಡು "ಬೀಳ್ಳೊಡು' ನೋ. 

ಬೀಳ್ಗೆಡಹು (ಕ್ರಿ). ಬೀಳುವಂತೆ ಕೆಡಹು ; ಬೀಳಿಸು : ರಿಪುಗಳ ಕಾಲ್ಗೆಡಸಿ 
ಬೀಳ್ಗೆಡಹಿ ಸೈನ್ಮವ ನಾಲ್ಗಡೆಗೆ ಪಾರಿಸಿದಡೆ (60ರ. 0-0೬-೬). 

[ಬೀಳ (ಇ ಬೀಟ) 4 ಕೆಡಹು (ಆ ಕೆಡಪು) 

ಬೀಳ್ಗೆಡೆ (ಕ್ರಿ). ಹಾಳಾಗು; ಹಾಳುಬೀಳು;: ಜಲಮಿಂಗಿ ಫೋದ 
ತಂಗೊಳೆಗಳಿನಾಗ ಬೀಳ್ಗೆಡೆದ ತೋಂಟಗಳಿಂ. ಅಪಾರಪಕ್ಷಿ 
ಮೃಗಸಂಕುಲಮಿಲ್ಲದ. 8:/ನಂಗಳಿಂ- (ಕಂದ್ರಕ್ಕು. ೦3-6೩). 


೬೫೨೪ 


[ಬೀಲ್‌ (ವ ಬೀಡ್ಕು) 4 ಕೆಡೈ) 


ಬೀಟ್ಕು 


ಬೀಳ್ವು. ಬೀಳಿಚು (ಕ್ರಿ). ೧. ಉರುಳಿಸು : ಕೆಡಹು : ನಿನ್ನನುಜನವಗಡಿಸೆ 
ಕೆಡೆಯೆಚ್ಚು ಬೀಳ್ವಿದಂ (ಕೈ ಬಕಾ. ೨೦-೩೪). ಬೀಳಿಚು ; ೨. ಸಾಯಿಸು; 
ಕೊಲ್ಲು: ಮೊರೆಮೊರೆದು ಹೂಂಕರಸೆ ಮಾವ್ತರು. ೬ ಬೀಳಿಚಿದುದೆ! 
ಡರ್ಬುದವನಾಭೀಳಸರಪಳಿಯಿಂದ ನಿಮಿಷಕೆ ಕಾಲನುಲಯ ತುಂಬಿ ತುಳುಕಿಸ 
ಲಾಡೆ ಗಜನಿವಹ (ಕೋಗಡು- 30-0೪); ಕಾಲಾಳಿನಲಿ ಖತಿಯಿಂದ 
ದೈತ್ಯನು ಬೀಳಿಚಿದನೈನೂರುಲಕ್ಷವ (ಕೋಗಡು, ೨೩-೬೩)- 

[ಬೀಳ್‌, (ಇ ಬೀಟ್‌) + - ಚು] 

ಬೀಳ್ದಲೆ (ನಾ). ಉರುಳುವ ತಲೆ ; ಕೆಳಗೆ ಬೀಳುವ ಶಿರ ; ದೆ:ವರೊಳೆ 
ಪೆರ್ದಲೆವೆತ್ತು ವಿರುಜಿಸಿರ್ಪನಾ ತಲೆಯದು ಸಾಟಿ ತಲೆಗನ್ಮರ 
ಬೀಳ್ದಲೆ ಸಾಟಿಯಕ್ಕುಮೇ (ಕೃತಂ. ೨೬-೬೫, 

[ಬೀಳ್‌, (೬ ಬೀಟ) + ತಲೈ) 

ಬೀಕ್ದೆಸೆ 'ಬೀಲಕ್ತಿಸೆ' ನೋ. 

ಬೀಳ್ಹೋಳು. (ನಾ). ಎತ್ತಲಾಗದ ತೋಳು ; ಬಿದ್ದು ಹೋಗಿರುವ 
ತೋಳು: ಸುರಪತಿಗೆ ಬೀಳ್ಬೋಳು ಮಿಗೆ ದಂತಶೂಲೆ ಪೂಷಂಗೆ 
ಯಮಜಂಗೆ ಮತ್ತುರುತರಶಿರೋವೇದನೆ (0839, ೩೯-6೨)- 

[ ಬೀಳ, (ಎ ಬೀಟ) 4 ತೋಳು (ಆ ತೋಳ್‌)] 

ಬೀಳ್ನೆಲ 'ಬೀಟಿಲ' ನೋ. 

ಬೀಳ್ವನೆ `ಬೀಬುಮನೆ' ಹೋ. 

ಬೀಜ್‌ '"ಬೀಜ್ಕು' ನೋ. 

ಬೀಆ್‌ಕೆ (ನಾ). ೧. ಹೊರಸೂಸುವುದು ; ಹೊರಹೊಮ್ಮಿಸುವಿಕೆ : 
ತಲೆದೂಗಿ ನಸುನಗೆದೋಲಕಿಯ ನಯನಾಗ್ರದುಗ್ರದ ಬೀಣ್‌ಕೆಯಲೀ 
ಮಾತನಾಡಿದನಾ ಪ್ರಹಸ್ತಂಗೆ (846ರ. ೩-೭-೩೨)- ೨. ಅರ್ಪಿಸುವುದು ; 
ಅರ್ಪಣೆ : ಮೂಜಅಕೊಳಗೊಲಿದದಜಲರ್ಚಿಸೆ ಮೂಜುಷುಗಿಫಲವಹುದು 
ಯಜ್ಞಃ ದ ಬೀಜ್‌ಕೆಯಲಾ ದ್ವಿಜರು ಭಕ್ತಿಯಲರ್ಚಿಸುವರೊಲಿದು [oT 
00-44-0೪). [ಬೀಲು, + - ಇಕೆ] 

ಬೀಆಸು, ಬೀರಿಸು (ಕ್ರಿ). ೧. ಅತ್ತಿಂದಿತ್ತ ತೂಗಿಸು ; ಒಲೆದಾಡಿಸು : 
ಬಳಿಕ ಮಿಕ್ಕಿನ ಕಾಕುದೈತ್ಯರ ಬಳಗಕಳವೆ: ಹರಿಯ.ನಾಮವು ಹುಳುಕು 
ನಂಜಿನ ಹರಿಯ ನಾಮದ ಘೋಷದಾರ್ಭಟಕೆ ತಲೆಯ ಬೀಸಿಕೊಂಡು 
ಬಳಲಿಯೆ ಕಳವಳಿಸೆ ಸ್ವಾತಂತ್ರ ಮಹಿಮನ ಬಳಕೆಗದು ಯೋಗ್ಯವೇ 
(೫06. 6-30). ಬೀರಿಸು: ೨. ಎಸೆಯುವಂತೆ . ಮಾಡು; 
ತೂರುವಂತೆ ಮಾಡು: ಕೆಲವು ಪುಂಡರು ಚಿಕ್ಕ ಹುಡುಗರ ಕೈಯಲ್ಲಿ 
ಬಸ್ಸಿಗೆ ಕಲ್ಲು ಬೀರಿಸುತ್ತಿದ್ದಾರೆ (6). ೩. ಹಂಚಿಸು ; ವಿತರಣೆ 
ಮಾಡಿಸು: ಅವಳು ತನ್ನ ಚಿಕ್ಕ ಮಗಳಕ್ಕೆಯಲ್ಲಿ ಎಳ್ಳು ಬೀರಿಸುತ್ತಿದ್ದಾಳೆ 
(ಊತ). ೪. ಬದಲಾಯಿಸಿಕೊಳ್ಳು ; ವಿನಿಮಯ ಮಾಡು: ರತುನ 
ಬೆಲೆಗೆ ಹಾಕಿ ಪಲ್ಯವ ಕೊಂಬಂತೆಗತಿಗೆ ಸಾಧನವಾದ ನಿನ್ನ. ನಾಮಂಗಳು 
ಕ್ಷಿತಿಯೊಳು ಶಾರೆ ತೌಡಿಗೆಬೀರಿಸಲು ಅನುಚಿತಕರ್ಮಗಳೆಲ್ಲ ಉಚಿತಹವೆಂದು 
ನಗುತ ಕುಲ ಕಳೆವೆನೊ (ಂದಾಳ್ಕ. ೪೦-೪). 

[ಬೀಜ್ಕು + ಇಸು) 


ಇಜ್ಜಿ 


ಬೀಜ್ಕು, ಬೀರ್‌,, ಬೀರ್ಕು, ಬೀಜ್‌ (ಕ್ರಿ). ೧. (ಕಲ್ಲು. ಬಾಣ, 
ಕೋಲು ಮುಂತಾದುವುಗಳನ್ನು) ಒಗೆ; ತೂರು; ಎಸೆ: ಸಮರ್ಥ 
ನಲ್ಲಾ ಬಿಡುಗಣೆಯ ಬೀಜುವರೆ ಕಟಕಾಚಾರ್ಯನೆಂದೆನುತ' (ಕುನ್ಮಾರ್ರೋ, 
೬-೦೪) ; ಹುಚ್ಚು ಹಿಡಿಯಿತು ಎನಗೆ... ಕಡುದುಷ್ಟರನ್ನು ಕಂಡು 
ನಾನು ಕಲ್ಲು ಕಲ್ಲು ಬೀಜುವಂಥ (ಪುರಂಪ. ೩-3೪-3); ನಾಲ್ಕೈದು. ಬಾಣಂ 
ಗಳಂ ಬೀಜ್‌ದಂ ಬಭೆ್ರಿ ವಾಹನನ ಮೇಲೆ (ಕೈದಾ. ೨3-08). ೨. (ಬಲೆ 
ಮುಂತಾದುವುಗಳನ್ನು) ಬೀಸು: ಮಾಯಾಪಾಶಮಂ ಬೀಳುತಿರ್ಪ 
ಸತಿಯರ ಭಾವಮಂ ಕಂಡನು (ಸೋತ, ೨-೨೩). ೩. ಕಟ್ಟಿ ಶ್ಚ ಹಾಕು; 


ಬೀಕು 


ಬಂಧಿಸು: ಚಲ್ಲಸಣ್ಣಡೆಯ ಕುಡಿದೆಳಗೆಂಬುರುಳ್ಳಣ್ಣಿಯಲ್ಲಿ ಪಧಿಕಮನೋ. 
ಮೃಗವನೆಯ್ದೆ ಬೀಜ್‌ ತಂದಿಲ್ಲಿ ತಡೆವರಿವಳ್ಳಿರೇಂ ವ್ಯಾಧವಧುಗಳೋ 
ಮೇಣ್‌ ಪ್ರಪಾವಧುಗಳೋಯೆನೆ (ಕರಣ. ೮-೮) 'ಬೀಜುಗುಣಿಕೆ' 
ಪರಾ. ೪. ಎರಚು; ಚೆಲ್ಲು : ಮುಳಿದೆಚ್ಚಾಗಳಿ ಮಹೋಗ್ರಪ್ರಳೆಯಶಿಖ 
ಶಿಖಾನೀಕಮಂ  ವಿಸ್ಸುಲಿಂಗಂಗಳುಮಂ ಬೀಜುತ್ತುಂ . . . ಬಂದು 
ಕೊಂಡಾಗಳೆ ಗಗನತಳಂ ಪಾಯ್ಟ ಕೆನ್ನೆತ್ತ ತ್ತರಿಂದುಚ್ಚಳಿಸುತ್ತಿರ್ಪನ್ನೆಗಂ 
ಬಿಬ್ಬುದು. ಭರದೆ ಸಿಡಿಲ್ಲತ್ತ ಕರ್ಣೋತ್ತಮಾಂಗಂ (ಶಂತರಾ- ೦೨-೩೦೩); 
ಬಿರಿಮುಗುಳನು ಮಿಗೆ ಬೀಜ್‌ದರು ಸರಿಮಿಗಿಲೆನೆ ಸಿರಿಯರಸನೊಳರಸಿ 
ಯರು (ಗೀತಗೋ. ೪-0೬). ೫. ಸುರಿಸು; ಕರೆ; ವರ್ತಿಸು: ಉಪನಿಷ 
ತೃಂಕುಳವಚೋಭಿಪ್ರಾಯಪೀಯೂಷವನು  ಬೀಜ್‌ದರೆ ಖರರಿಗತಿ 
ದರ್ಪಜ್ವರಪ್ರಜ್ವಲಿತರಿಗೆ ಸೊಗಸುವುದೆ (ಕುನ್ಮಾಸ. ೯-೬೩); ಬೀಜ್‌ದರಂಬ್ಬು 
ಗಳ ಮಳೆಯ (ಕುತ್ಮಾರ್ರೋ. 8-೨). ೬. ಎರಗು; ಮೇಲೆ ಬೀಳು: 
ಪೇಅದರ್‌ ಭಯರಸಮನೊಡನೆ ಬಾಯಾಜ್‌ದರ್‌ ಬೀಜ್‌ದರ್‌ ಸಿಡಿಲಂತೆ 
ಕೌತುಕಂದೋಜ್‌ದರ್‌ ಮಾಅ್‌ದರ್‌ ಮೈಗಳಂ ದನುಜರುಂ. ಮರುಳ್ಗಳುಂ 
(50. ೩3-೩೪). ೭. (ಸ್ವ; ಸಂತೋಷದಿಂದ) ಕೊಡು; ನೀಡು: 
ಬೀ ಸ್ವೇಚ್ಛಾಪ್ರದಾನೇ (ಇಷ್ಟ ಬಂದಂತೆ ಕೊಡು) ".(ಜುಣ) ; 
ಜನಪತಿಗೆ (ಯೊ)ಸಗೆಯಂ ಪುರಜನಮೆಲ್ಲಂ ಬೀಲುತಿರ್ಪರೇ (ಕರ. ೦-೯೬); 
ಅಜ್‌ತೈ ಗೋನಾಳಿ ಫಲುಗುಣ ತೋಜು ನಿನ್ನಲ್‌ತವನು ಸಲಿಲವ ಬೀಟು 
ಬೇಗದಿನೆನಲು (ಕುವ್ಮಾಳೀ- ೧೦-೨೬); ಸೇರಿದೆ ನಿನ್ನನ್ನು ಕೋಟದ ವರಗಳ 
'ಬೀಲುವೆನೆದು ವಿಚಾರ ಬಿಡಿಸೋ ಎನ್ನ (ಫಠರ. 0-04೬-೦). ೮. 
ಹಂಚು ; ವಿತರಣೆ ಮಾಡು : ಪುರಾಂಗನಾನಿಕರಕ್ಕೆ ಮಣಿಮಯಭಾಜನಂ 
ಗಳಿೂಳ್‌ ತೆತ್ಸನೆ ತೀವಿದ ಪಂಚರತ್ನದ [ಕೇಸರಿ]ಯ ಕತ್ತುರಿಯ 
ಕೊಳತದ ಕಪ್ಪುರದ ಪಳಿಕಿನ ಬಾಯಿನಂಗಳಂ ಬೀಜ್‌ (ಅಂಕಿ. ೪-೩೪ ವ); 
ನರಪರಿವೃಢನಾ  ರತ್ಷ್ಲೋತ್ಯರಮೆಲ್ಲಮನಂದು ತನ್ನ ಪರಿಜನಕ್ಕಂ 
ತತ್ಪುರಜನಕ ಮರ್ಥಿಜನಕಂ ಪರಿವಿಡಿಯಿಂ ಬೀಅ ಸುಖದಿನಿರಲ್‌ (ಕೀಯಿಕಿ: 
೨-೩0); ಅಕ್ಷರಜ್ಞಾನಮುಂಟದನೈದೆ ಮಾಜುವೆಂ ತ್ರ್ಯಕ್ಷನಣುಗರ್ಗಾದ 
ಹೊಂಗಳಂ ಬೀಜುವೆಂ (04. 3-2), ೯. ಹರಡು; ವ್ಯಾಪಿಸು; 
ಪಸರಿಸಂ : ಬೀಜುವ ಸೌರಭದಿಂಪಿನಿಂದೆ ಕಂಪಿನ ಕರುವಾದ ಕೇದಗೆಯ 
ಮಂಟಪಮೊಪ್ಪುವುದೆತ್ತ ನೋಟಿಕ್ಪೊಡಂ (ಕುಸುಮಾ. ೦-003); ಗಾಯಕರು 
ತಾಳೆಂಗಳನುಗುಡೆ ಗೇಯರಸದ ಲಹರಿಗಳಂ ದೆಸೆದೆಸೆಗೆ ಬೀಯುತಿರೆ 
(೨ಸಪು. ೨೬-6) ; ಬಳಿಕ ನಿನ್ನಯ ಫರಸುದರ್ಶನ ಸುಳಿವುದೋಜಲು 
ಕೋಟಿಸೂರ್ಯರ ಬೆಳಗು ಬೀಜಲು (ಕುಠ್ಶಾಳ, 0೬-೨೪). ೧೦. 

ವಂತೆ ಮಾಡು ; ಹರಡುವಂತೆ ಮಾಡು : ಬಾಲಾತಪಂ ಸುತ್ತಲುಂ 
ಕಂಪಿನ ಸೊಂಪಂ ಬೀಜಿಕಿ (ಕಾರಂಫೂ. ೩39): ಏಗಳುಂ ಬೆಳ್ಳಿಂಗಳಂ 
ಬೀಜುವ ಸೊದೆವೆಳಗು ತಾಳ್ದು ನೀಳ್ತಿಂದಮೆತ್ತಂ ಮುಗಿಲಂ ಪೊತ್ತಿರ್ಪ 
ಕೂಟಪ್ರಕರದಿಂ (ತಂದ್ರಶು- 4-63). ೧೧. ಸಾರು; ಘೋಷಿಸು : 
ಕಳುಪಿ ಕೊಟ್ಟುದೇಶಮಂ ದೇಶದೊಳು ಸಾಆ್‌ ತಿಳಿವಡಿದು ಸುಕು 


ಮಾರವೈ ವಾಹಮಂ ಬೀಜ್‌ (ಸಂರ. ೩-6) ; ನಿಬ್ಬರದ ಬಿರುದನು 
'ಬೀಲುತಿರ್ದವು ಗೌಲುಗಹಳೆಗಳು (4 9). ೧೨. ಹೊರ 
ಸೂಸು; ಹೊರಹೊಮ್ಮಿಸಂ : ವೃತ್ತೋತ್ತುಂಗಸ್ತನೆಯರ್‌ ಶ್ರಮ 


ಮುತ್ತುಮದೇಂ ಸುರಭಿಗಂಧಮಂ ಬೀಲ್‌ದರೋ (ಆಂಫ: 00-೭೦); 
ಸರಸಿಜಾಯ ತದಂದವನು ಮೋಹರಿಸಿ ಮುಂಚುವ -ಪರಿಮಳವನಂದರಸಿ 
ಬೀಜುತ ಬಂದು ಹೊಕ್ಕಳು ರಾಜಮಂದಿರವ (ಕುವ್ಮಾರಿ, ೦-೨೪); ಕಾಂತಿಯ 
ಬೀಅಕಿದವು. 'ಭುಜಲತೆಗಳಭಿನವಗರ್ಭದೇಳ್ಲಿಯಲಿ (ತೊರರಾ- ೦-೮-೨). 
೧೩. ತೋರಿಸು ; ಪ್ರಕಟಗೊಳಿಸು ; ಪ್ರದರ್ಶಿಸಂ : ಮಾ(ಲೊ]ಡ್ಡು 
ದಲ್‌ ಸಾಲದೆನ್ನೀ ಬಾಣಾವಾಸಕ್ಕೆನುತುಮಳೆವಂ ಬೀಜಿತುಂ ಬಿಲ್ಲೆ 


10 


40 


45 


ಬೀಜುಗುಂಡು 


ಜಾಣಂ ದ್ರೋಣಂ ನಿಂದಂ 


ನಾಗಳ್‌ (ಕಕಳಾ. ೦೦-೫೬); 


ಮಸಗಿ ತಿರುಪುತ್ತೂಂದು ಕೂರಂಬ ' 
ಎಲ್ಲಾ ರತ್ನಂಗಳುಮನೊಳಕೊಂಡೊಳ್ಳ 
ನಿ ಭೋಧಿ ಲೋಕಕ್ಕೆಲ್ಲಂ ಬೀಜರ್ಲ್‌ ಪೊಜಗೆ ಕಸೆಮಂ ನಿಚ್ಚಮಾಡಾಡು 
ತಿರ್ಕುಂ (ಉನ್ನಾನ: ೨೫೨); ಸುರಭಿ ಪ್ರಾಲೇಯತೋಯಂಗಳಂ ಯುವ 
ಪಾಂಥರ್ಗೆಟ್‌ವಲ್ಲಿ ತಮ್ಮ ಲಲಿತಾಂಗೋಪಾಂಗಶೃಂಗಾರಗೌರದಮಂ ಬೀಳು 
ವರೆಂಬ ದೂಜನೆಸಗುತ್ತಿರ್ಪರ್‌ ಪ್ರಪಾಕಾಂತೆಯರ್‌ (ಫೃಷೃಪು- 3-33); 
ಸೇರಿದ ಹೊಲವನ್ನು ಹೋರುವ ಮಗನನ್ನು ಚಾರು ಮೆ ನೇದ ಮಗಳನ್ನು 
ಪರರಲ್ಲಿ ಬೀಟುವವನೆಗ್ಗ (ಸರ್ವಜ್ಞ. ೦೩೨೬). ೧೪. ಮೆರೆ; ಕಂಗೊಳಿಸು. 
ಬೀಜುತಿಹ ಫಲರಸದೊಳಿಪ್ಪ ನವರುಚಿಯಂತೆ ವಾರಣದ ಮಸ್ತಕದ ಮುತ್ತಿ 
ನಂತೆ (85೧. ೬-೨). ೧೫: ತೂಗು ; ಒಲೆದಾಡು; "ಬೀಳ್‌ಸು' ಪರಾ. 
ಬೀರ್‌: ೩," ಬೀರ್ವಗ್ಗ ' ಪರಾ. ೪, 'ಬೀರ್ಚು" ಪರಾ, 
೧೩. ಅತುಲಸೊಗಸಂ ಬೀರ್ವ ವಿಟನಂತೆ ಮುಂಬರಿದು ತಂಬೆಲರು 
ತೀಡಿತಾಗ (ಕೂಗ. ೩ ೩-೬೨). ಬೀರು, : ೧. ಕಳ್ಳರು ಹಿಂದುಗಡೆಯಿಂದ 
ಕವಣೆಗಲ್ಲನ್ನು ಬೀರುತ ಬಂದರು ( ೫1, £): ಹುಡುಗರು ಬಸ್ಸಿಗೆ 
ಕಲ್ಲು ಬೀರುತ್ತಿದ್ದಾರೆ (ಊಂ). ೩. ನಾಯಿಮುರಿಯ ಕುತ್ತಿಗೆಗೆ ಜೋರಾಗಿ 
ಹಗ್ಗ ಬೀರಬೇಡ (6). ೮. ಅವಳು ಎಳ್ಳನ್ನು ಬೀರುವುದಕ್ಕೆ ಬಂದಿದ್ದಾಳೆ 
(60). ೧೨. ಬಾಗುವೆ ಬಳುಕುವೆ ಬಳಿಗಳನೆಣಿಸುವೆ ಕಳ್ಳನೋಟವ 
'ಬೀರುತಿರುವೆ (ಇಂಶಾಶ: 6೯-೩೫); ನಾರಾಚದೇರಿಗಾರದೆ ಸೋಗೆ ನರಳು 
ದನಿಯಂ ಬೀರಿ ಚೀರಿಡೆ (ತತ್ಪಾಂಗ. 89-094) ; ' ಹೀಗೆ ಮಾಡಿದರೆ 
ಅದು ವಿಭಜನೆ ಹೊಂದಿ ಕೆಟ್ಟವಾಸನೆಯನ್ನು ಬೀರುತ್ತದೆ (ಗಹನ: ೩0). 


೧೩. ಹರಿ ವಿರಂಚಿಗಳಾನಲಾರದ ಭರಿತಕಾರ್ಯವನಿಳೆಯೊಳುದಿಸಿದ 
ನರನು ತಾ ನಿರ್ವಹಿಪನೆದೇ ನಯವ ಬೀರಿದಿರಿ (ಗಡು. 
೮೪). ೧೪. ಕೃಷ್ಣಮೇಘಸದೃಶವೇಣಿ ತೂರಿ ಬೀರಿ ಬರುವಳು! 
(ಶಾಂತ. 0-೪). ೧೬, ಉಂಟಾಗಿಸು; ಉಂಟುಮಾಡು : 


ಚಲುವಿಕಿಯದೋರಿ ಮಾಯಾಭ್ರಮೆಯ ಬೀರಿದುದು (ಆನಾ, ೩-೪-೪4); 
ಹಾಡಿ ಮುದವನು ಹೀರಿ, ಜನಕೆ ಹರುಷವ ಬೀರಿ ತೇಲು ಮುಂದೆ 
(ಶಾಂತಂ. ೪3-೦೯); ನೀತಿ ಮುತ್ತು ಧರ್ಮದ ಪ್ರಭಾವವನ್ನು ಜನರ ಮೇಲೆ 
ಬೀರಲು ಯತ್ನಿಸುವನು (ತತ್ಮಶ್ವಾ. ೩೦೬). ಬೀಟ್‌ : ೧. ಅಕಾರಕ್ಕೆ 
ಏಜ”, ಬೀಲ್‌ ಬಸಿಲ* (ಕಮುದ- ೫6 ಶ್ರಯೋ)- ೭. ಅರ್ಕ 
ಚಂದ್ರಾಗ್ನಿಲೋಚನನನಳವಳಿಸುವೆಂ ಬೀರ್ಕಾಳೆಗಕೆ ವಿ:ಳೆಯವನು 
(404. 14-೫): ೯, ದೆಸೆದೆಸೆಗೆ ಬೀರ್ವ ತನಿಗಂಪಿನಿಂ ತಂಪಿನಿಂ . . . 
ಕೊಳಂ ಕಣ್ಣೆಸೆದುದು (ಕೈಮಳಾ- ' ೧೫-೯). ೧೨. ಕಂತುತನಯಂಗೆ 
ಪೂರ್ವದಿಗಂಗನೆ ತಂದು ತೋರ್ವ ಮಾಣಿಕದ ಕನ್ನಡಿಯೆನೆ ಕಾಂತಿಯ 
ಬೀರ್ವ ಭಾಸ್ಕರ ಮೂಡಿದನು (ಕೋಕ: ೩೨-೧೭). 

ಬೀರಿಕೊಳ್ಳು ಎ ಬಿಗಿದುಕೊಳ್ಳು ; ಬಲವಾಗಿ ಕಟ್ಟಿಕೊಳ್ಳು : 
ನಡುಪಟ್ಟಿಯನ್ನು (ಬೆಲ್ಲಿ) ಬಿಗಿಯಾಗಿ ಬಿ.ರಿಕೊಂಡರೆ ಹಸಿವು 
ತೋರುವುದಿಲ್ಲ (ಕೊತತ್ತೈ . ೨೬). 


[ದೇ.॥ ತಮಿ. ವೀಣ; ತುಳು. ಬೀರು; ಕೋತ, ವೀರ್‌] 


ಬೀಜ್ಕು (ನಾ). ೧. ಬಿಗಿದು ಕಟ್ಟುವ ಕುಣಿಕೆ.- ಗಂಟು: "ಬೀಕು 


ಗೊಳ್‌" ಪರಾ. ೨. ಚಂಚಲವಾಗಿರುವುದು : ಬಲೆದೊಡಕುಗಳು 
ಕರ್ಮಮಾರ್ಗಂಗಳ ಮೊಳೆಗಳುಗ್ರಂಗಳಾಶಾವಳಯಿತಂಗಳು ಚಾಟುಗಳು 
ಬೀುಗಳು (68ಪು. 10-52)... [ಇಬಿಕೆಟ್ಟು) 


ಬೀಜುಗುಂಡು (ನಾ), (ಯುದ್ಧ ನಡೆಯುವ ಸಮಯದಲ್ಲಿ) ತೂರಿ 


ಬರುವ ದೊಡ್ಡ ಕಲ್ಲು; ಎಸೆಯುವ ದೊಡ್ಡಕಲ್ಲು: ಬೀಳ. 
ಕವಣೆಗಲ್ಲಳ ಬೀದುಗುಂಡುಗಳ ಘಾತಿಯಿಂ ಬಸವಳಿದು. 'ಬೀಳುಿರ್ದರ್‌ 
ಕೆಲಬರು (ತಂಪು- 3-೨೭)- [ಬೀ ಖು pA ಗುಂಡು] 


ಬೀಜುಗುಣಿಕೆ 


ಬೀಟುಗುಣಿಕೆ (ನಾ). ಬಿಗಿದು ಕಟ್ಟುವ ಕುಣಿಕೆ : ಬಂಧಿಸುವ ಗಂಟು : 
ವಾರುವಗಳ ಡಾವಣೆ ನೇಣ್ಣಳೆ ಬಲುಬೀಲುಗುಣಿಕೆಗಳ ' ಪಜ್‌ದು 
ಕೇರಿಕೇರಿಯೊಳು ತಮ್ಮಿಚ್ಚೆಯೊಳಗೆ ಸಲೆ ತಾಜುಮಾಜಾಾಗಿಯೋಡಿದುವು 
(4050- 0೫-೯೦). [ಬೀಳು + ಕುಣಿಕ್ಕೆ (ವ ಕುಳಿಕ್ಕೆ)] 


ಬೀಜುಗೊಳ್‌ (ಕ್ರಿ). ಕುಣಿಕೆಗೆ ಸಿಗುವಂತೆ ಮಾಡು ; ಬಂಧಿಸು :| ₹ 


ಹಣವೇನು ಬಾತೆ ನಿನ್ನಯ ಗುಣವೆಂಬುದು ಮಣಿದಾರವಾಗೆನ್ನ ಮನವ 
ಕ್ಷಣದಲಿ ಬೀಉುಗೊಂಡುದು (ಕತರ ೬-೦೬೪), 
[ಬೀಜ್ಕು 4 ಕೊಳ್‌] 

ಬೀಣುವಗ್ಗ, ಬೀರ್ವಗ್ಗ (ನಾ). ಕುಣಿಕೆಯಿರುವ ಹಗ್ಗ.ಪುಶ: 
ಪಂವಿನ ಪೇಳಿಗೆ ಗಾಣದ ಸಿಡಿಗಳು ಓವದೆ ಬೀಜುವಗ್ಗಗಳು ತೀವಿ ಏಣಿಯ 
ನೂಂಕುವ ಕವೆವಟ್‌ಗಳಿಂ ಭಾವಿಸೆ ಕೌತುಕಮಾಯ್ತು . . . ಬಲದೊಳಗೆ 
(9508. 06-೪9). ಬೀರ್ವಗ್ಗ ಃ ಮೇಣಮನೆಟ್‌ದು ತನುಗಳಂ 
ಕಾಸಿದರ್‌ ಬೀರ್ವಗ್ಗಮಂ ಹಾಯ್ಕಿ ಸೇದಿದರ್‌ ಮರುಳ್ಳೈಗಳಂ ತೂಂತರು 
(so 9೨-೩೬). [ಬೀಟ *ಪಗ್ಗ] 

ಬೀಟ, ಬೀಳ್ಸ್‌,. ಬೀಳು,, ಬೀಟ್ಮು. ವೀಳ್‌, ವೀಟ” (ಕ್ರಿ). ಬಿದ್ದ. 
ಬಿರ್ದ, ಬಿಟ್ಟಿ (ಭೂತಕೃ).ಬಿದ್ದ್ಯು, ಬಿರ್ದು,, ಬಿಟ್ಟು, (ಭೂತನ್ಯೂ)' 
೧. ಕೆಳಕ್ಕೆ ಕೆಡೆ,-ಕುಸಿ ; ಪತನ ಹೊಂದು: ತಾನುಂ.... 
ಕಣೆಪಂಜರದೊಳೆಜಗಿ ಭೀಷ್ಮ ನ್ವಿಟ್ಕನ್ತೆ ನೆಲ ಮುಟ್ಟದೆ ಬಿಟಕ್ಕೋನಾನ್‌ 
(os. ೪111, ಸೊರಬ. ೦೦-೮; ಸು. 800); ಅನಿಬರ ಬಿಲ್ಲಳುಂ ಮುಲ್‌ದು 
ದವರ್ಗಳನಿಬರುಂ  ಪೆಠಗಣ್ಣುರುಳು ಬಿಲ್ತೊಡೆ (ನಂ್ಕಾರಾ- ೧೬-೪); 
ಬಿಟ್ಟುದು ಭರದೆ ಸಿಡಿಲ್ಲತ್ತ `ಕರ್ಣೋತ್ತಮಾಂಗಂ (ಕುಂಶರಾ: 0೨-೨0೩) ; 
ಜೀರಿಗೆಯೊಕ್ಕಲ್ಲೆಣೆಯಾಗಿ ಬಿಬ್ಜಿ ಭಟರಿಂ ಬಿಲ್ಪಶ್ವದಿಂ ಬಿಲ್ಲ ದಂತಿಗಳಿಂದಂ 
ಜವನುಂಡು ಕಾಳ್‌ದವೊಲಾಯ್ತೆತ್ತಂ ಕುರುಕ್ಷೇತ್ರದೊಳ್‌ (ಗರಾಯು. ೩-೨). 
೨. ನಮಸ್ಕಾರಮಾಡು ; ಮಣಿ: ಕೆಡೆದಿರ್ದುದು ಷಣ್ಣವತಿ 
ಸಹಸ್ರಾಂಗನಾಳಿ ನೃಪನಡಿಮೊದಲೊಳ್‌ ಬಿರ್ದು ನಿನಗೆ ಚತುರ್ದಶರತ್ನಂ 
ಜನೇಶ ಬೆಸಕೆಯ್ದುಮಮರರೆಲ್ಲಂ ಬೆಸನೇನೆನುತಿರ್ಪರ* (64: ೦೦-೬೫); 
£ ಇಲ್ಲಿ 'ಬಿರ್ದು' ಎಂಬುದು ೩೪ ಮತ್ತು ೩೫ನೆಯ ಪದ್ಯಗಳ 
ನಡುವೆ ವಚನಭಾಗವಾಗಿ ಬರಬೇಕಿತ್ತು: ಅದು ಮಡುವಿಂ 
ಪೊಜಮಟ್ಟು ಬಂದೊಂದೊಂದಜ ಕಾಲ ಮೇಲೆ ಬರ್ದಾನಂದಾಶ್ರುಗಳನಿಕ್ಕಿ 
(38. ೩೦೦-೦೩). ಹ. (ಹೂವು, ಕಿಡಿ ಮುಂತಾದಂವು) ಉದುರು: 
ಮಲಯಾನಿಳನೆಸಕದಿನುದಿರ್ವಲರ್ಗಳ ಮಕರಂದಮಾಲೆಗಳ ಪರೆದೆತ್ತಂ 
ನೆಲದೊಳ" ಬಿಟ್ಟುಂ ಪಡೆದುದು ವಿಲೋಚನಾಂಬುಗಳನಗ್ಗಳಂ ವಿರಹಿಗಳಾ 
(4೨೦3: ೩-೦೩); ಭೋಂಕೆನೊಗೆತರ್ಪ ಮಹೋರಗನೆಯ್ದೆ ಪಲ್ಗಳರ್ದೊಡೆ 
ಕಡಿವೀಟ್‌ ನೆತ್ತರೊಟಕದುರ್ಚುಗೆ ಕೊಂಡುದು ತತ್ತಪಸ್ವಿಯಂ (ಅಪು. 
೨-೪೦); ಮಾತಂಗಕುಂಭದಿಂ ರಣಭೂತಲದೊಳ್‌ ಬಿಟ್ಟು ವೊಡನೆ ಮಾಕ್ತಿಕ 
ಮಣಿಗಳ (ಕಣರ: ೧೩-೭೭. ಉ. (ಸಿಡಿಲು, ಬಾಣ. ಕಲ್ಲು ಇತ್ಯಾದಿ) 
ಎರಗು; ಹಾಯು; ಬಡಿ: [ಸಿ]ಡಿಲ್‌ ಬೀಜಕೆ ಮರಂ ಮುಜ್‌ಯೆ (ಕಾಂತಿ. 
೯-೦೦೬) ಕುಮಾರನನೆತ್ತಿಕೊಂಡು ಮಾಣದೆ ಗಗನಕ್ಕೆ ಮತ್ತೊಗೆದನುರ್ವಿಗೆ 
ಬಿಟ್ಟಿ ಸಿಡಲ್‌ ಸಿಡಿಲ್ವವೋಲ್‌ (ತ್ರಥ್ರ- 3-2) - ೫. ಇಳಿ; ಕೆಳಮಟ್ಟಕ್ಕೆ 
ಬರು ; ಶಾಪದಿಂದಕಟ ತಿರ್ಯಗ್ನಾತಿಯೊಬ್ಬಿಲಕಿನೇ (ಉದಂಕಾ- ೩೦೦) - 
೬. ಅಸ್ತಮಿಸು; ಮುಳುಗು: ಬಟ್ಟು ಬೀಟುವೊಲ್ಟೊಟ್ಟನೆ ನೊನ್ನು 
ಬೀಬಕ್ಜಿಡೆಯೆ ೬ ೫ (೪, 11, ೦4೮-೦೬; ಸು. 940)- ೭. ಜಾರು ; ಅಂಬರ 
ದೊಳಾಡುವ ಪರ್ದಿನ ಬಾಯಿಂದಂ ಬಿರ್ದು ಬರ್ದುಂಕಿದೊಂದು 
ಪೆಣ್ಣಿಲಿಯಂ ಕಂಡು (ಶಂಕಕಂ- ೨೩೬-೭); ನಿತ್ತರಿಸದೆ ಬಲ್ಲೊಟಸ್‌ಯೊಳ” 
ಮತ್ತಿನಿಸದೆ ಬರ್ದೊಡಣ್ಣ ಸಹವಾಸಿಯೆ ಬಂದೆತ್ತುವುದು (ರರೂ. 
9-938). ೮. ದುವಂಕು ; ಜಿಗಿ : ಬಡಗ ರೆಕ್ಕಕದದುಬದಗಾಯ್ಕೆಟ್ಟದಿಂ 


೬೫೨೬ 


0 


ಬೀರ್ಜ್‌, 


ಬಿಬ್ಬಿ ಕೊಳ್ಳಿಯಟ(? ಉ) xxx (evi, ೩೬6-3೬ ; 
ಕೆಡು ಕತ): ಬೇಡನೊಂದು ಪುಲಿ ತನ್ನನಟ್ಟಿವರೆ ಪ್ರಾಣಭಯದಿಂ ದೆಸೆ 
ಗಾಣವೆ ಪುರಾಣಕೊಪದೊಳ್‌ ಬಿರ್ದಂ ಆ ಪುಲಿಯುಂ: ಕೋಪಾಂಧನಪ್ಪುದ 
ಅಕಿಂದಲ್ಲಿಯೆ ಬಿರ್ದುದು (ಕಂತತಂ. ೦೦೮-೧೬); ಬೆದಜಿ ಪುಲಿ ಬಾವಿಯೊಳ್‌ 
'ಜಿರ್ದುದನಜದೊಡೆ ಗುಂಡುಗೊಂಡು [ಕೊಂದಿ]ಕ್ಕುಗುಂ (ಸುಕುನೂ: ೬-೩೭); 
ಪರ್ವತವೇ: ಬಿದ್ದರಂತೆ ನಿರ್ಜೀವನಾಗಿ (ರರ್ಷನ್ಮು. ೦-೦೬6). ೯. 
ಸ್ಲಿಡ ಇತ್ಯಾದಿ) ಕುಸಿ: ಜರಿ : ಪಡೆಯ ಪೊಣಕಿಗಗಿದು ಶೇಷಂ 
ಪೆಡೆಗಳನುಡುಗುವುದುಮೆಳೆ ಬೊದಿಲ್ಲೆನೆ ಬಿಟ್ಟತ್ತಡಿಗಿಡೆ ಕೂರ್ಮನ ಬೆನ್ನಂ 
ದೊಡೆದು ಸಿಡಿಲ್ಹೊಡನೆ ಸುಚ್ಚುನೂಜಿಪ್ಪಿನೆಗಂ (ಕಂಕಳಾ. ೧೦-೬೦); ಭುವನ 
ವ್ರಾತಂ ನಿರಾಧಾರಡೊಳಡಕಿರಲುಂ ಬೀಟ್ಕುಮೆಂದಂದು ಕಂಜೋದೃವಂ 

ಸೈತಿಟ್ಟ ವಿಭಾಸ್ವತ್ಯಾಂಚನಸ್ತಂಭಮಿದೆನೆ (ಕುಸುಮಾ, 0-38). 
೧೦. ಬಳಲು ; ಆಯಾಸಹೊಂದು : ಪದೆದಾಂ ನೋಡಿದೆನಾತನಿರ್ದ 
ದೆಸೆಯಂ ನಟ್ಟಾಲಿ ಬೀಲ್ವಿನ್ನೆಗಂ (ಇರುಕೂ. ೯); ನೋಡಿದ 
ಳಬ್ಬಾನನೆ ನಿನ್ನ ಚಿತ್ರಪಟಮಂ ನಟ್ಟಾಲಿ ಬೀಟ್ವಿನ್ನೆಗಂ (ರಕಕ. ೦೦-೫೨). 
೧೧. ಮರಣ ಹೊಂದು ; ಸಾಯು ; ನಾಡನೊರೊಳುಣವಿಕ್ರಮ. 
ನಾನ್ನೆಅಸಿತಿಯಡಿಗಾಳೈಲ್ಬತ್ತು ಸಿಂಭಿಗೆ ಕೊಳ್ಳೊಳದುಳ್ವೀಟ್‌ ಎಅೌದು. 
ಗೆಲ್ಲು ಅಲ್ಲಿ ಮಹಾಜನಮಾನ್ಕರೆದು ನಿಗಳ ಬಾಟ್ವಿನ್ತು ಜೀವಿತು ಬೇಡಿ 
ಕೊಳ್ಳಿಮೆನ್ನೊಡೆ (3923- 1-1: 9-೩ ; ಸು. 4ನೆಯ ಕತ) ; ಅಷ್ಟಬಲಮನ, 
ಎದು ಬಿಲ್ಲು ೫ ೫ (ಎಕ್ಕ 1೫: ಕಂಗಳ: ೩೬-೪ ನ ಸು, 760) ; 
ಅಗ್ಗಳು ಅರಸರಾ ಬೆಸಸಿದೊಡೆ ಬೆಸನ ಪೆತ್ತುರ್ಬಿ ಬಲಮಾನ್ನಾಳ್ಡಿ ಎಜ್‌ದು 
ಬಿಟ್ಟಿರ್‌ (ಎಕ, ೫ (8), ಜಾಗೇಶ. ಇ ಸು: 820). ೧೨. (ಆಹಾರ 
ಮುಂತಾದುವು) ಹಳಸು ; ನೀರು ಬಿಟ್ಟುಕೊಳ್ಳು ; “ಬಿಟ್ಟುದು 
ಪಟಸಿದುದು, ಸತ್ವದ, ಕೈ ಜೋಲ್ಡುದು” (ಕನುರ: ಕಂ. 0) : “ಬಿಟ್ಟು 
ದೆನೆ ಪಟಸಿದುದು ಸತ್ತುದುಂ ಕೈಯಿಂದೆ ಜಾರ್ದುದಕ್ಕು” (ಸುಕೀವ- ೦೬)- 
“ಬೀಟಿಂಬಲಿ' ಪರಾ. ೧೩. ಚೆಲ್ಲಾಪಿಲ್ಲಿಯಾಗು ; ಚೆದರು ; 
“ಪಡಲಿಟ್ಟುದೆನಲು ಬರ್ದುದು” (6260: 34೩). ೧೪. (ವೆಚ್ಚ, ಬೆಲೆ 
ಇತ್ಯಾದಿ) ಉಂಟಾಗು ; ತಗಲು: ತಮಗೆ ಸುಂಕ್ಕಂ(ಕಂ) ಬೀಬ್ಕಲ್ಲಿ 
ಒನ್ನು ಪೇಲ್‌ಗೆ (ಇ5- ₹111 ೨೦೬-೩; 792): ೧೫. ಸಿಕ್ಕಿ ಹಾಕಿ 
ಕೊಳ್ಳು ; ಸಿಲುಕು : ಚಂಡಾಲರ ಕಯ್ಕೊಳ್ಳೀಟ್ವಿ ತೋಲ್ಬಂಜರದ 
ಪಡಿಕೆಯೊಳ್ಲಿಲ್ವ  ದುರ್ವಾರದುಃಖೋತ್ಕರಮೆಲ್ಲಂ ನೋಡಲೆನ್ನಿಂದ್ರಿಯ 
ನಿವಹದ ದೋಷಂ ದಲ್‌ (ಇರಂಉ. ೭೩೨): ಪೇರಾನೆಯ ಬಾರಿಗೆ ಬರ್ದು 
ಶ್ವಾನ ತೆಜದಂತೆ ಬಾಧೆಗೊಳೆಗಾಗಿರ್ನೈ (ರರ್ಮಾಮ್ಮ. ೬-೧೩೦); ನಿಚ್ಚಮಾ 
ವೇದವಚನಕೆಂತುಂ ಸಿಲ್ಕದಣ್ಣ ನೀನೇ ವಿಚಿತ್ರಮಿದಲ್ಲಿ ತೊಡರಿ ಬಿಟ 
ಕೈಕೆಯೊರೆದ ಬಿಜುನುಡಿಯೊಂದಕೆ (ಕ್ರೀಣನು. ೪-೨೪). ೧೬. ಧಾರೆ 
ಯಾಗು ; ಸುರಿ: ನೇರ್ವಲ್ಲಿ ಕೆನ್ನೆತ್ತರುಂ ಬಿರಿಖಂಡಂಗಳೆ ಬೀಬಲುಣ್ಮೆ 
ಮನದೊಂದಣ್ಮಿಟ್ಟಳಂ ಫೊಣ್ಮೆ ಬೀರರಸಕ್ಕಾಗರಮಾಯ್ತು ನೋಡೆ ಕವಚಂ 
ಗೊಂಡಂದವಾ ಕರ್ಣನಾ (ಶಂಶಠಾ- ೯-೬೬). ' ೧೭. ನ್ಯೂನವಾಗು ; 
ಕೊರತೆಯಾಗು; ಅಪೂರ್ಣವಾಗು : "ಬೀಟಿಕ್ಕರ' ಪರಾ. ಬೀಳ್ಸ್‌ : 
೧. ಇನ್ನ್ರೀ ಧರ್ಮ್ಮಮನಳಿದನರು .'. . ನರಕಕ್ಕೆ ಬೀಳ್ವೆರು (13. 11, 
00-36; 109); ಗಿರಿಯ ಶಿರದಲಿ ಹೂತ ಕಕ್ಕೆಯ ಮರ ಮುಂದು ಬೀಳ್ಕಂತೆ 
(ಕುಪ್ಮಾರ್ರೋ. ೩-೭೬), ೨. ದಂಡವತ್‌ಪ್ರಣಂತೆಯಿಂ ಮುನ್ನಂ ಮನಂ 
ಬಿಳ್ಳು (ಕಬಕ. ರೇ. 00-9); ಹರಹರ ನಮಃಶಿವಾಯೆಂದು ಬಿರ್ದಂ ನೋಡ 
(9೦ರ. ರೇ. 0೬-೨೩). ೩. ಜೀರಿಗೆ ಬೆಲ್ಲಂ ಸಡಿಲ್ಲು ಕಂಪನದೆ ಬಿಳ್ಹು ವಗಜೆಯ 
ಪದದೊಳ್‌ (೧೦: ೦೦-೯೨) ; ಕಂಬನಿವೊಂದೆರಡು ಬೀಲ್ತಿರ್ದಡಂ (ರಿಸಫು- 
೪). ೭. ಕೈಯಾಯುಧಂ ಬೀಳ್ವುದಂ ಕಣನೆಂ ಲುಬ್ಬಕನಂ , , , 
ಕನಸೊಳ್‌ ಕಾಣಲು ಬಾರದೈ (ಸೋಮೇಶ: ೬೦). ೧೧. ಸೆಂತರಾಗಲಸಂತ 


ಬೀಟ್‌ 


ರಾಗಲಿಯಂತಕಾಲದಲವರು ಬೀಳ್ವರು ಮಂತ್ರಗಳು ತಾವಿರವು ಜ್ಯೋತಿಯ 
ಸಾಕ್ಷಿಯಿಲ್ಲದಿರೆ (ಸಂಥಶ- 9-08) - ೧೬. ಬೀಳ್ವ ಲೋಳೆಯ ಬಿಗಿದ ಗಲ್ಲಗಳ 
ಅಂಗವಿಚ್ಛಾಯೆಯ , . . ನಾರ್ವ ಬಾತೊಡಲ (ಔಸಕ್ರ- ೪೬-೩೭)- ೧೮. 
ಸೋತುಹೋಗು ; ಸೋಲು; ಸಂಕಿಲಿನಾಚಿಯರ ನೋಟದೊಡನೆ 
ತನ್ನ ನೋಟಂ ಘಳಿಲನೆ ಸಂದಿಸೆ ಹಳಿಲನೆ ಮನಂಬಿರ್ದು (ಫಂಣರೆ- ೦೨-೫3): 
ಬೀಳ್ನುದು ಮತ್ತಂ ಪಾಂಡ್ಕನ ಬಾಳ್ವ ಬಲಂ (ಜಾರಾಸ್ಕ- ೩-೩-೨೭) - ೧೯. 
ಆಕ್ರಮಿಸು ; ಧಾಳಿ ಮಾಡು: ಬಾಳೆಯಮಕ್ಕೆ ಸೋದಿಯ ಮೇಲೆ 
ದಂಡಂ ಬೀಳ ಪೇಳಲೇಜ ಬಂದು ಪರಿಗೆಯ ಬಯಲಲಿ ಬೀಡಂ ಬಿಟ್ಟು 
(ಮ್ಮ, 093೯, ೭೩-೩ 5 2216) ಬೀಳ್ಕು : ೧. ಬಿದ್ದವು ತೋಳ ಗಾಳಿಗೆ 
ತರುಕದಂಬಕವವಳೆ ಗಮನದಲ್ಲಿ (ಕೊರಣ. ೦-೦೦-೬): /. ೨. ಬಿರಿ 
'ಮುಗುಳಂದದಿ ಎನ್ನ ಹೃದಯ ನಿಮ್ಮ ಶ್ರೀಚರಣದ ಮೇಲೆ ಬಿದ್ದರಳುಗೆ 
(945. ೪6೬); ನರನ ನುಡಿಯನು ಹೊಳ್ಳುಗಳಿವರೆ ಚರಣದಲಿ ಬೀಳುವೆವು 
(ಕುನ್ಮಾರ್ರೋ. 6-89) ; ನರಹರಿಯ ಪಾದಕೆ ನಾ ಬೀಳಲಿಲ್ಲ (ಫ್ರಿರಂದ: 
೧-೬೬-೦೨). ೩. ಬೀಳುವುದು ತಾ ಮತ್ತ ವಾಲದಿ ಜಾಳಿಸಿದ ಜಲವೀಗ 
ಭೂಮಿಗೆ (ಸಂಠತ, ೪-3೯) ; ದೇವರ ದಯದಿಂದ ಎಲ್ಲಿಯೂ ಕಿಡಿ ಬೀಳಲಿಲ್ಲ 
(ಮಂಡ: ೪-೬). ೪. ಬೀಳುವಂಬಿನ ಹೊಯ್ವ ಖಡ್ಗದ ತೂಳ್ಳು 
ವಾನೆಯ ತೂಕಿ ತಾಗುವ , . . ಧಾಳಾಧೂಳಿ ಮಸಗಿತು (ಕುನ್ಮಾಕೆ. ೧೦-೯); 
ನಿಡಗಲ್ಲು . . . ಬಟುಗಲ್ಲು ಬೀಳೆ ತುಡುಕಿದ ವಜ್ರಮಾರ್ಗಣದಿಂದ 
ಶ್ರೀಕೃಷ್ಣ ಹುಡಿಯೇಳಲೆಚ್ಚು ಹಾಟ್‌ಸಿದ (ನೋಷಕ 90-೭೩). ೫. ಅಧಿಕವಹ 
ಕೋಪದಲಿ ಬಿ:ಳುವರು ಅಧಮತೆಯಲಿ (೩ಠಾಗ- ೦೦-೮-೨೫) ; ಬೆಲೆ ಏರು 
ತ್ತಿರುವ ಅಥವಾ ಬೀಳುತ್ತಿರುವ ಸೂಚನೆಯನ್ನು ಅನುಸರಿಸಿ. . . 
ಚಲಾವಣೆಗೆ ತರಬಹುದ) (ಹಣಕ್ರ. ೦೯). ೮. ಕೂಡಲಸಂಗನ ಶರಣರೊಡನೆ 
ಮಕಿದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ 
ಬಿದ್ದಂತೆ (೨ಸನ- ೬೬೦೪) ; ಬರುತ ಮೇರುವನೇಆ ಬೀಳಲು ಧರಣಿ 
ಹತ್ತಿಯ ಶಯನದಂದದಿ ವರಮುನಿಗೆ ತಾನಾಗಿ (ಸಂರತ, ೨೩-೨೪); ಕಾಳ 
ಕೂಟದ ಮಡುವಿನೊಳು ಮುಳಳುಗುವೆನೊ ಬೆಟ್ಟವನೇಲ ಬೀಳುವೆನೊ 
(ನಳ: 8-34) ; ತಾನು ಬಾವಿಗೆ ಬಿಳುವುದನ್ನು ಸಹಾ ಬಿಡದೆ ಹೇಳಿದಳು 
(806ನೆ. ೦೦೦). ೯. ಹಿತ್ತಲ ಗೋಡೆಯು ಬೀಳಲಿ (ಫ್ರರಂದ. 4-೨೦-೨). 
೧೧. ಉಮೆಯ ನಲ್ಲನು ವಿಷವನುಂಡು ಭ್ರಮಿಸಿ ಬಿದ್ದ ಬಳಿಕ್ಕ ಕಾವಡೆ 
ನಿಮಗೆ ಶಕ್ಕವೆ (೧೩೪. ೧೩-೬); ಬೀಳು ಬೀಳಭಿಮನ್ಮುವಿನ ವಧೆ ಬಾಳಲೀವುದೆ 
ನಿನ್ನನೆನುತುಬ್ಬಾಳುತನದಲಿ ಪಾರ್ಥ ಬೊಬ್ಬಿಡೆ (ಕುಪ್ಯಾರ್ರೋ: ೦೪-೪೦) ; 
ಹುಟ್ಟಿದೆನು ಶ್ರೀಹಂಪೆಯಲ್ಲಿ ಬಾಳುವೆನು ಇಲ್ಲಿ ಬೀಳುವುದೂ ಇಲ್ಲಿಯ್ಯೇ 
(ತುಂಗಳ. 6). ೧೪. ದೂರದೂರದ ಸ್ಮಲಗಳಿಗೆ ಪತ್ರ ಕಳುಹಿಸಬೇಕಾದರೆ 
ಅರ್ಥ ರೂಪಾಯಿ, ಮುಕ್ಕಾಲು ಸಂಪಾಯಿ, ಇಂದು ರೂಪಾಯಿಯ ತನಕ 
ಬೀಳುವದು (ಖಂ. 6, ೫-೮೭); ಈ ಸೀರೆಗೆ ಎಷ್ಟು ಬಿತ್ತು ? (69). 
೧೫. ಕೆಸಜಲ್ಲಿ ಬಿದ್ದ ಪಶುವಿನಂತಾನು ದೆಸೆದೆಸೆಗೆ ಬಾಯ ಬಿಡುತ್ತಿ 
ದ್ವೇನಯ್ಯಾ (03ರ: 83) ; ಕಾಲನುದ್ಧಂಡೋಗ್ರದಂಡಕರಾಳಬಾಧೆಗೆ. 
ಬಿದ್ದೆ ಯಲ್ಲಾ (0೫4 ೪೯-೦೦) ; ಬಿದ್ದನಬಲಾಜನದ ಬಲೆಯೊಳಗೊದ್ದು. 
ಕೊಳುತ  ಮುನೀಂದ್ರನಂಗಜನುದ್ದೂರುಟುತನಕಾರು ಸರಿ ಸುರನರ 
ಭುಜಂಗರಲಿ (ತೊರಂಾ- 0-8-8೬) - ೧೬. ತನುಪರಿಚ್ಕುತವೀರ್ಯ ಬೀಳೆಲ್ಪ 
ಕನಕಕಳಸದೊಳಿರಿಸಲು (ಸಂಠಶ, ೦೬-೬೯): ವಿ೦. ಒದಗು; ಸಂಭವಿಸು; 
ಬರು ; ಸೂರ್ಯನು ಇಲ್ಲದಿದ್ದರೆ ಎಲ್ಲಾ ಕಡೆಯಲ್ಲಿಯೂ ಚಳಿ ಬೀಳುತ್ತಿತ್ತು 
(ಸುಂ. 8. ೨-೨೪), ೨೧. ಜೋಲು ; ನೇಲು: ಬಿದ್ದ ಮೊಲೆಯ 
ಅವಿಕೆಯೊಳೇಅಸಿ ಕಟ್ಟಿ (ಕಂತರಿ- ೬೦-೯೩) ; ಬಲೆಯು ಹಟ್‌ದರೆ ಹೊಲ್ಲ 
ಮೊಲೆಯು: ಬಿದ್ದರೆ ಹೊಲ್ಲ (ರ್ಮ. ೬೦೪). ೨೨. ಸೇರು; ಕೂಡು; 
ನಿನ್ನ ಪಾಲಿಗೆ ಬಿದ್ದೆನೊ ಪರಮಕೃಪಾಳೋ 


(ಫ್ರರಂದ. ೨-೦೮೪ ಪಂ) ; 


೬೫೨೭ 


ಉತ್ತರದಲ್ಲಿ ಆರ್ಕ್‌ಟಿಕ್ಕ್‌ ಸಾಗರಕ್ಕೆ ಬೀಳುವ ನದಿಗಳು (ಕೂಗೋಳ- ೨3). 
೨೩. ಗುರಿ ತಗುಲು ; ಗುರಿ ತಾಕು. ಮುಟ್ಟು: ಎಚ್ಚತ್ತು ಮಗಳೆ 
ನೋಡಿದೊಡೆ ಮನ್ಮಥ ಬೀಳಲೆಚ್ಚನು ದೈತೇಶನೊಡಲ ಎಚ್ಚು ಪಲ್ಲಟ 
ವಾಗಿರೆ ಕಣ್ಣೆ ದೆಚ್ಚತ್ತು ರತಿಯ ನಿಟ್ಟಿಸಿದ (ರೋಶತ? 00-03). ಬೀಟಿ: 
೧. ಇಂತಖಿಳ ದಿಶಾಚಕ್ರದೊಳ್ತಿಕ್ಕನೆ ತೀವಿ ಕೊರ್ವಿ ಪರ್ವಿದತುಳಧ್ವಾಂತ 
ದೊಳಲ್ಲಿಗಲ್ಲಿಗೆ ಬೀಲುತ್ತಾಂ ಮೆಲ್ಲನೆ ಬರೆವರೆ (ಉರ್ಕಟಿ: 8-04 ನ). ೭. 
ಬೀಟುವಿನಂ ಕಣ್ಣುಳ್ಳೆ ನಿರಾಳಂಬನಮಾಗೆ ಮನದ ಮೋಹಸ್ತಂಭಂ 
ಬೀ ನಭಸ್ಮಲದೊಳಾದುದುಳ್ಳಾಪಾತಂ (98. ೬-೪೬), 
ವೀಳ್‌ ; ೧೯. ನೀಂ ಗಡಿಯೊಳ್‌ ಭಗದಿಂ ವೀಳೆ ಪಾಂಚಾಳ ಬೀಡಂ 
ನಡೆಸಂದಾದ್ರೀಸಪ್ಪೋಗಗ್ಗಣಿಸೆನುತೆ ಬೆಸಂಬೇಳರ್‌ , , , ವೇತ್ರಹಸ್ತರು 
(os. vn, ssa; ೩-03; 126). ವೀಲ್‌: ೧೧. ಸ್ವಸ್ತಿಶ್ರೀ ಅಜ್ಜರ್ಮ್ಮ 
ಕಾಸರೂರ್‌ ಅಳಿ ೫ ೫ ೫ ಪಣ್ಮನ್ನೂರ್‌ ೫ x ಕೀರ್ತ್ತಣ್ಣನ್‌ 
ಗಡ್ಗಿಪುರದುಳಿ ದುಗ್ಗಮಾರರ್ಪ್ಪಡೆಯು »« ೫ ೫ ಎಜ್‌ದ ವಿಟಿಕ್ಟೋರ್‌ 
(ಎಳ. 1೫, ರೇನತ, ೬೪-೬; ಸು. 780). p ಈ ಧಾತುವು ಅನೇಕ ಶಬ್ದಗಳ 
ಮುಂದೆ ಸೇರಿ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತದೆ. 
ಉದಾ :--ಉಪವಾಸ ಬೀಳು, ಏಟು ಬೀಳು; ಕಣ್ಣಿಗೆ ಬೀಳು. 
ಕಳ್ಳ ಬೀಳಂ. ಕಾಲಿಗೆ ಬೀಳು. ಕಿವಿಗೆ ಬೀಳು. ಜಾರಿ ಬೀಳು, 
ತಿರುಗಿ ಬೀಳು. ತೂತು ಬೀಳು. ಬೀದಿಗೆ ಬೀಳು ಇತ್ಯಾದಿ. 
ಬಿದ್ದಂಬರಿ ಇ ಬೀಳುವಂತೆ ಓಡು ; ಪೋಗೆಂಬ ಬಾಯೆಂಬ ಬಿದ್ದಂ. 
ಬರಿಯೆಂಬೋವೋವೊ ಕೂ ಕೂಗು . . . ಪುರದೊಳ್ಳೊಣ್ಣಿತ್ತು 
(೫ನ: ೪-000) ; ಬಯಲೊಳ ಬೀದಿವರಿದುಂ ಬಟ್ಟೆಯೊಳಿ ಬಿದ್ದಂ 
ಬರಿದುಂ (ರೇಕಿ: ೬-೩೨ ವ). ಬಿದ್ದಂಬೀಯ್‌ ಇ ವೇಗವಾಗಿ ಬೀಳಂ : 
ಬಿದ್ದಂಬೀಟ್ವಿ ಕೊಂತಕ್ಕೆ ಸುತ್ತುವ ಪಾಶಕ್ಕೆ . , . ನಾಂಟುವ ಗೇಣ್ಗೆಂಬಿನ 
ಮಾದುದದ್ಳುತಮಾದಶ್ವವ್ಯೂಹದುಸ್ರಾಹವಂ (ಕುರ ಪು: 00-60). ಬಿದ್ದ 
ನಾಲಿಗೆ - ಸೇದಿ ಹೋದ ನಾಲಿಗೆ: ಕೋಷ್ಮ, ಮಧುಕ ... 
ಕುಂಕುಮ ಇವಂ ನೀರಿಂದ ತೇದು, ನಾಲಿಗೆ ತೊಡೆಯಲು ಬಿದ್ದ ನಾಲಿಗೆ 
ಬಕ್ಕು (೩ಕ್ಕಪಿ- ೬೩). ಬಿದ್ದ ಬೀಳು ಇ ವಿಶೇಷವಾಗಿ, ನಡೆದಾಡುವ 


ಮಕ್ಕಳಿಗೆ ಭೇದಿಯಾಗುತ್ತಿದ್ದರೆ. - ನಡೆದಾಡುವಾಗ ಕೆಟ್ಟ 
ಸ್ಥಳದಲ್ಲಿ ಬಿದ್ದು ಉಂಟಾದ ಖಾಯಿಲೆಯೆಂದು, ಅದರ 


ಪರಿಹಾರರೂಪವಾಗಿ ಮಾಡುವ ಒಂದು ಸಾಂಪ್ರದಾಯಿಕ 
ವಿಧಿ; p ಕುಂಕುಮ ಕಲಸಿದ ಅನ್ನ ಒಂದಂ ಉಂಡೆ. ಅರಿಸಿನ 
ಕಲಸಿದ ಅನ್ನ ಒಂದು ಉಂಡೆ. ಇಜ್ವಲು ಪುಡಿಯನ್ನು ಕಲಸಿದ 
ಅನ್ನ ಒಂದು ಉಂಡೆ -ಹೀಗೆ ಮೂರು ಬಗೆಯ ಅನ್ನದ ಉಂಡೆ. 
ಗಳನ್ನು ಮಗುವಿಗೆ ನಿವಾಳಿಸಿ ನೆಲದಲ್ಲಿ ಅಗೆದ. ಗುಳಿಯಲ್ಲಿ 
ಹುಗಿದಿಟ್ಟು ಮತ್ತೆ ಒಂದಂ ಚೊಂಬು ನೀರನ್ನು ಮಗುವಿಗೆ 
ನಿವಾಳಿಸಿ ಅದರ ಮೇಲೆ ಚೆಲ್ಲಿ, ಮೂರು ಸಾರಿ ಆ ಗುಳಿಯನ್ನು 
ದಾಟಿಸುತ್ತಾರೆ; ಮಗುವಿಗೆ ಏಕೋ ತುಂಬಾ ಭೇದಿಯಾಗುತ್ತಿದೆ. ಬಿದ 
ಬೀಳು ಮಾಡಿಸಬೇಕು (ರೂ). ಬಿದ್ದ ಮೋರೆ ಎ ಅವಮಾನದಿಂದ 
ಜೋತು ಬಿದ್ದ ಮುಖ; ಇಳಿ ಬಿದ್ದ ಮುಖ: ಗದ್ದಿಗೆಯ ಬಳಿ 
ಕೆಡವಿದರು, . . ಬಿದ್ದ ಮೋರೆಯ. ನಿದ್ದೆಗಣ್ಣಿನ ಒದ್ದೆ ಕೂದಲ 
ದೊಂಬನಾ (ಕಪು. 109). ಬಿದ್ದು ಸಾಯು ಎ. (ಆಲಂ)ಬಹಳ ಇಷ್ಟ 
ಪಡು : ಸುಭಗೆಯನ್ನು ಕಂಡರೆ ಗಂಗಾಸಾನಿ ಬಿದ್ದು ಸಾಯುವಳು (ಗಂಗಾಸಾ- 
೨3). ಬೀಳೆಗೆಡಹಿಸುಎನೆಲಕ್ಕೆ ಬೀಳುವಂತೆ ಮಾಡು; ನೆಲಕ್ಕುರುಳಿಸು : 
ಸೋಲ ಮಿಗಲೊಳಸರಿವ ಬಿರುದರ ಬೀಳಗೆಡಹಿಸಿ . . : ಪಾರ್ಥನಿದಿರಾದ 
(ಕುನ್ಮಾರೀ- ೬೦೩). ಬೀಳಲಿಡು-ಕೆಳಗೆ ಕೆಡವು ; ಬೀಳಿಸು: ಎಲೆಲೆ 
ಕೋಡಗ ಕೊಲುತಲದೆ ಕಪಿ ಬಲೆಯ ಬೀಸಿರೋ ಬೀಳಗೆಡಹಿರೊ 


ಬೀಟ್‌ 


ತೊಲಗೆದಿರಿರೋ ಕವಿಯೆನುತ . . . ತಳುಬಿದರು (ಕಣ. 
8-೫-೨೦); ತುರಗಗಳನು ಬೀಳಗೆಡಹಿ ಬೆಟ್ಟಪ ಚಾಮ ದುರಗಲಿ ಮೆಲ್‌ದ 
ಸಾಹಸವ (ಕಂತ0. ೩-೪೦). ಬೀಳೆಜಡಿಎಬೀಳುವಂತೆ ಹೊಡೆ.-ಬಡಿ : 
ಹಾಲ ಹಸುಳೆಯನಿಂತು ಭಂಗಿಸಿ ಬೀಳ ಜಡಿ [ಕಾಕಾಂ. ಹೊಯಿ]ದಡವಿಯನು 
ಹೊಗಿಸುವ ಕಾಳು[ಮೂಳಿ]ಯನೇನನೆಂಬೆನು ಸುರುಚಿಯೆಂಬವಳ (೬ಕಾಗ- 
9-೯). ಬೀಳಬಡಿ ಎ ಬೀಳಜಡಿ : ಆಳ ಹೆದಟ್‌ಸಿ ನುಡಿವ ನಾಯ್ಸಳ ಬೀಳ 
ಬಡಿ (ಕುಠ್ಶಾರ್ರೋ, ೨-೩೯). ಬೀಳಲಿಕ್ಕು ಎ ನೆಲಕ್ಕುರುಳುವಂತೆ ಬಾಣ 
ಪ್ರಯೋಗ ಮಾಡು: ಸೊಂಡಿಲೊಳ್‌ ಕೊನೆವೆತ್ತ ಮದಹಸ್ತಿಗಳ ಕಚ್ಚಿ 
ಕೊಂಡಿರ್ದ ಕೇಸರಿಗಳನು ತುಂಡದೊಳೆರಡು ಕಾಲ್ಗಳೊಳೆರಡಾಂತ ಭೇರುಂಡನ 
ಬೀಳಲಿಕ್ಕಿದನು. (ಕೋಶತ: ೧೯-೬). ಬೀಳಲಿಡು ಇ ನೆಲಕ್ಕುರುಳಿಸಂ : 
ಬೇಳಿಸು: ಕೀಲ ಕಳೆವರು ರವಿಯ ಬಂಡಿಯ ಬೀಳಲಿಡುವರು ಚಂದ್ರಬಿಂಬ: 
(ಕಥಕ. ೩-೦೦), ಬೀಳಲಿಅಾ ಎ ಕೆಡೆಯುವಂತೆ ಹೊಡೆ. ಚಚ್ಚು 
ಭಾಳಾಕ್ಷನ ರೂಹು ನಿನಗೇಕೆನುತ ನಾರಿಕೇಳಫಲವ ಕಟ್ಟಿ ತೂಗಿ ಬೇಳ 
ಲಿಅಂದು ಕೊಲುವಂತೆ ತೆಂಗಿನ ಕಾಯ ಹೋಳ ಮಾಡಿದರು ಜೂಧಿನಲಿ. 
(ಕೋಪ: ೨೦-೨3) ; ಅಗೆ ತಳಮುಟ್ಟಿ ಕೋಟೆಯ ದ್ವಾರಗಳ ಮಾಡಿ 


ಹೊಗುವಡ್ಮಲಾದರಿಭಟರ ಮಿಗೆ ಬೀಳಲಿ (ಕಂಠಂ, ೦೪-೮). ಬೀಳ 


ಹೊಡೆ-ಬೀಳ ಜಡಿ; ಕಾಲ ಕೆರಹುಗಳಂ ತೆಗೆಯದಿಂತಿರ್ದಡೆಲೊ ನಿನ್ನ 
ಬೀಳ ಹೊಡೆವೆನು (ಉ8ಫು: ೪೯-0೦): ಬೀಳ ಹೊಯ್‌ ಎಬೀಳ ಜಡಿ ; ಬೀಳ 
ಹೊಯ್‌ ಹೊಯ್‌ ಬಿಡೆಯದಲಿ (ಕುಣ್ಮಕ: 03-08) ; ಪೌಂಡ್ರಕ 
ಸೃಗಾಲನ ಬೀಳ ಹೊಯ್ದನು (ಏಕಾಗ- ೩-3-೬). ಬಿಟಿರ್‌, ಬಿರ್ದಿರ್‌, 
ಬಿದ್ದಿರು-೧. ಬೀಳು; ಕೆಡೆ; ಸರೋವರದಿಂ ಪೊಜಮಟ್ಟೊಂದೆರ 
ಡಡಿಯನಿಡುತಿ ಗತಪ್ರಾಣನಾಗಿ ಬಿಟ್ತಿರ್ದಂ (ಶಂಕರಾ, 5-4) ; 
ವರರತ್ನಂ ಪೇಲೊಳ್‌ ಬಿದ್ದಿರೆಯದು ಪೊಲ್ಲೆಂದು ಬಿಸುಡಲಪ್ಪುದೆ. 
(ರರ್ತಾತ್ಮು. 9-0೬0). ೨. ಇರಂ; ನೆಲಸು: ಆ ಮಾರ್ಗಂಬಿಡಿದು 
ಬಿಟಸ್ತಿರ್ದ ಸರಸಸರಸಿಜಶಾಲೂರಶಕಲಶೈ ವಾಲಂಗಳೊಳಡಿಯಿಡುತ್ತೂಂ 
(0ೀರಾನ- ೬-೬೦ ನ) ; ಆ ಕೋಂಟೆಯೊಳಗೆ ಮೂಜುಂ ಲೋಕಂ ಬಿರ್ದಿರ್ದು 
ದಕ್ಕುಮೆಂಬಳವಿಗೆ ವಂದೇಕ ದ್ವಿ ತ್ರಿ ಚತುಶ್ಶಾಲಾಕೀರ್ಣಂ ಪುರವರಂ 
ಕರಂ ಸೊಗಯಿಸುಗುಂ (ಕಾಂತಿ. ೯-09) ; ಕೂಳಿಗೆ ಬಿದ್ದಿರುವ ಬೋಳಿಗೆ 
ನಿನಗಿಷ್ಟು ಗಯ್ಯಾಳಿತನವೇಕೆ (ಶ್ರ6ಂರ- &-50 ಕಣ). ೪. ಮರಣ ಹೊಂದಿ 
ಉರುಳು; ಸತ್ತು ಬೀಳು: ತಾರಪರ್ವತದ ತಬಟ್ಬಲೊಳ್‌ ಬಿಟ್ತಾರ್ದ 
ಗಂಡನಗಮಂ ಪೋಲ್ತಿರ್ದ ಗೋಪತಿಯಂ ಮೃಗಾಧಿಪತಿ ನೋಡಿ (ತಂತತಂ. 
೦೪೦-೪); ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು 
ನೋಡದ ತಾಯಿಯು ಶುದ್ಧ ವೈರಿಗಳು (ಸರ್ನಲ್ಮ- ೦೩೦೨). 
[ದೇ.॥ ತಮಿ. ವಿಟು, ವೀಲ್‌ ; ಮಲ. ವೀಬಿ ; ತುಳು. ಬೂಳು ; 
ಕೊಡ. ಬೂಳ್‌ ; ತೆಲು. 'ಬಿದ್ದು] 
ಬೀಲ್‌ " ಬೀಡ್ಕು' ನೋ. 
ಬೀಟ್‌, " ಬೀಡ್ಕು' ನೋ. 
ಬೀಟ್‌, ಬೀಳ್ಕು (ನಾ). (ಬುಟ್ಟಿ ಹೆಣೆಯಲು, ಮನೆಯ ಜಂತೆ 
ಗಳನ್ನು ಜೋಡಿಸಲು ಬಳಸುವ) ಒಂದು ಬಗೆಯ ಬಳ್ಳಿ : ಲೋಕದೆ, 
ಲೋಗರ್‌ ಕಾಡ ಬೀಟಿಂ ತಂದು ಊರ ಮರನೊತ್ತಿಗಿಡುವರುಂಟು 
(ಕಾನೂಕ್ಕ. ೬6-೨). ಬೀಳ್ಕು : ಅಲ್ಲೇ ಇದ್ದ ಬೀಳೊಂದನ್ನು ಕಿತ್ತು 
ಸುಬ್ಬನ ಎರಡು ಕೈಗಳನ್ನು ಬೆನ್ನಿನ ಕಡೆಗೆ ತಿರುಗಿಸಿ ಹಿಂದುಗಡೆ ಬಲವಾಗಿ 
ಕಟ್ಟಿಹಾಕಿದ (ಕಣಕೆ. ೧೫೩) ; ಎರಡನ್ನು ಜೋಡಿಸಲು ಹುರಿಹಗ್ಗವನ್ನೂ 
ಉಪಯೋಗಿಸಿರಲಿಲ್ಲ. ಕಾಡಿನಲ್ಲಿ ದೊರೆವ ಬೀಳುಗಳನ್ನೇ ಬಿಗಿದಿದ್ದರು 
(ಉಂ ೩6). * ಬೀಳುಬುಟ್ಟಿ' ಪರಾ. 
[2./ ತಮಿ, ವೀಟ್‌ಎ ಒಂದು ಬಗೆಯ ಸಸ್ಯ] 


೬೫೨೮ 


ಬೀಟಿಂಬಲಿ (ನಾ). ಹಳಸಿದ ಅಂಬಲಿ; 


ನೀಟಲ ಆಕಿ 
ಬೀಬಲ್ಲಣ' 


ಬೀಟಿಂಬಲಿಯೊಳ್‌ ಕಲಸಿದ 
ಜೋಳದ ಪುರಿಗೂಲನಿಕ್ಕಿಮೊಡಲಿಡಿಯದವೋಲ್‌ ಕೇಳೆಲಗೆಯಿದಂ ಮಣದಡೆ. 
ಮೇಳಿಸುಗುಂ ನಿನಗೆ ಕಾಷ್ಮದಂಡದ ಘಾಯಂ (ಫಕ್ಕಾಸ್ತ. ೯-೭). 

[ಬೀಟ್ಸ್‌ 4 ಅಂಬಲಿ) 


* |ಬೀಟಕ್ಕರ (ನು). [ವ್ಯಾಕ] ಸ್ವರಾಕ್ಷರವನ್ನು ಬಿಟ್ಟಿರುವ ಅರ್ಧಾಕ್ಷರ ; 


45 


ಬೀಟಲ್‌, ಬಿಳಲ್‌. ಬಿಳಲು ಬಿಟಲ್‌, ಬಿಟಿಲು, ಬೀಳಲ್‌, 


ಬೀಬಲ್ಗಣ* (ಕ್ರಿ) - 


ವ್ಯಂಜನಾಕ್ಷರ : * ಬೀಟಕ್ಕ ರಮೆಂದು ವ್ಯಂಜನಂ ” (ಕಠಸಾ- ೫೭-೫೭) ; 
ವ್ಯವಹರಿಪುದೆತ್ವವಿಧಿ ಬಲ್ಲವರಿಂ ಮೇಲೆಂದು ಪೇಟ್ಯ್ಯ ಬೀಟಕ್ಕರಕಂ (ಕನುಡ. 
930); ಜೀವಾಕ್ಷರಗಳನ್ನು ಕೂಡಿಸದಿರುವುವು "ನಿರ್ಜೀವಾಕ್ಷರಗಳು'. ಇವನ್ನು 
ಅರ್ಧಾಕ್ಷರಗಳು_ ಅಥವಾ ಬೀಟಕ್ಕರಗಳು--ಎನ್ನುತ್ತಾರೆ. (ಸುಕೋರ. 0೫) 
(ಬೀಟ್‌, + ಅಕ್ಕರ್ಯ] 
ಬೀಳಲು 
(ನಾ). ೧. ಆಲ ಮುಂತಾದ ಮರಗಳ ಕೊಂಬೆಗಳಿಂದ ಕೆಳಮುಖ 
ವಾಗಿ ಇಳಿಬಿದ್ದ ಬೇರು, -ಜಟೆ: “ಜಟಾ, ಶಿಫಾ ಈ ೨ ಮರದ 
ಬೀಟಲ್‌” (ಹಳಾಯು- ೩೦-೨೪); ತೇಜದ ಬೀಟಲನನುಕರಿಪುವಾದುವೊಗೆ 
ದುರಿವುರಿಗಳೆ (ಶಾಕಕಾ- ೧-೩೫); ಬಿಸುಗದಿರ್ಗಳಂತಿರ್ದ ಬೀಟಲ್ಲಳೊಳೆಂ 
(ಊನ. 6-90 ನ). ಬಿಳಲ್‌ : ೧. 'ಬಿಳಲ್ವರಿ' ಪರಾ. ಬಿಳಲು ; ೧. 
ಆಲದ ಮರನ ಬಿಳಲ ಪಿಡಿಕೊಂಡು ಶಿವಯೋಗನಿಜಸಮಾಧಿಯಲಿ ನಿಂದು 
(ಕಂತಿ. ೬೬-೩೬); ಚಪ್ಪರಕ್ಕೆ ಕುಚ್ಚುಗಳನ್ನು ಕಟ್ಟಿದಂತೆ ಆಲದ ಬಿಳಲು 
ಗಳು ತೂಗುತ್ತಿದ್ದವು (ಕಕನ. 03೨). ಬಿಟಲ್‌: ೧. ಆಲದ ಬಿಟಲಂತೆ 
ನೆಲಕ್ಕೆ ಆಗದೆ (ರರ್ಮಾಮೃ. ೩-೯೪); ಮುನೀಶಂ ಬೇರೂಜಾ್‌ದ ಬಿಟಲ ತೆಕದೆ. 
ಮರಮೊದಲಿರ್ದಂ (64ರ: 3-034) ವಿ. ಬಿಳಲನ್ನು ಬಿಡುವ ಆಲದ 
ಜಾತಿಯ ಮರ : ಬಿಳಿಯ ಸಾಸಿವೆ ಬಜೆ ಬಿಟಲಿನ ಬೀಜಮೆಂಬಿವಂ 
ಸರಿಗೊಂಡಂತಜಮೂತ್ರದೊಳರೆದೆಚ್ಚುಗೆ'( ಕೋಕ. ೯-೦೯): ಬಿಟಿಲು : 
೧. "* ಶಿಫಾ, ಜಟಾ_ ಈ ೨ ಬಿಟಿಲು (ನಾರಾ 008); ಮಿಂಚಿನಂಚೆ 
ವೆರಸು ಕಾರ್ಮುಗಿಲ ಬಿಟಲು ಕಾಲೂಲದಂತೆ ಮೇಲೆ ಮೆಟಯೆಯುಂ 
(ಅನಂತು: ೨-೨೯ ನ). ಬೀಳೆಲ್‌; ೧.ಗಿರಿಶಿಖರಂ ಮುಖಂ ಮರ 
ದೊಳೊಪ್ಪುವ ಬೀಳಲೆ ತಜ್ಜಟಾಳಿ (೧06. ೦-೩೧); ಮಿಸುಪ ಬೀಳಲ್ಲಳಂ 
ಡೋಳೆಂಗಳಂ ಮಾಡಿಯಸವಸದಿಯಾಡುಶಿರ್ಪರ್ಕೆಲರ್‌ (60೫. ೩-೬-೩೨)- 
ಬೀಳಲು : ೧. ಬೀಳಲೋ ಬ್ರಹ್ಮಾಂಡತರುವಿನ ನಾಳದಂಡವೋ ನಾಕ 
ನಳಿನದ . , . ಎನಲೆಸೆದುದಮಲಪದ (೧೮೫: 6-06-38); ಈ ಬೆಟ್ಟದ 
ಮೆಯ್ಯಲ್ಲಪ್ಪೆ ಮನುಷ್ಯನ ಕೈಗೆ ಸಿಗದ ಹೊದರು, ಬೀಳಲನ್ನು ನಾನು 
ಕಂಡದ್ದು (8ಶೂಶ. ೩). ೨. ಕಿಕ್ಕಿಲದ ಮಾವು ಮಾದಲನಿಕರ ಬೀಳಲಿ 
ಬ್ಬೀಡೆ (ಕುಕ್ಶಾಂಗ. ೧೦-೪): ೩. (ಮನೆ ಕಟ್ಟಲು ಅಥವಾ ಬುಟ್ಟಿ 
ಹೆಣೆಯಲು ಉಪಯೋಗಿಸುವ) ಒಂದು ಬಗೆಯ ಬಳ್ಳಿ: 
ಬೀಳಲುಗಳಿಂದ ಒಂದು ಡೋಲಿಯನ್ನು ಮಾಡಿ ದೊಡ್ಡನನ್ನು ಮಲಗಿಸಿ 
ಕೆಲವರು ತಲೆಗೊಟ್ಟು ಹೊತ್ತು ಮುಂದೆ ನಡೆದರು (ಕಾಲೂರೆ. ೭ 103/90); 
ತಿಮ್ಮ ಬೇಟೆಯ ನೆಪದಿಂದಲೋ, ಬೀಳಲು ತರುವ ನೆಪದಿಂದಲೋ 

೬ ಅಲೆದಾಡುತ್ತಲಿರುವ (ಕುಂಕೂ 386). ೪. ಬೀಳುವುದು; 
ಕಳಚುವುದು : « ಬೀಳಲುಪಲ್ಲು' ಪರಾ. 

[ಬೀಟ್‌ 4 ಎ ಅಲಾ./ ತಮಿ. ವಿಜಲ್‌; ತೆಲು, ಬಿಲ್ಲು, ಬಿಳ್ಗು] 
ಮರದ ಕೊಂಬೆಗಳಿಂದ ಹೊರಟಿ ಜಟೆಯು 
ಧಾರೆಯಂಂತೆ ಕೆಳಕ್ಕೆ ಇಳಿಬೀಳು. ಬೆಳೆ : ನಿಮಿರ್ದೊಳ್ಳಂಬೆತ್ತು. 
'ಬೀಟಲ್ಲಟದ ಜಡೆಗಳಿಂ ನೀಳ್ದು ಚೆಲ್ವಾದ ಶಾಖಾಸಮುದಾಯಂ ಪತ್ತು 
ತೋಳ್ಗಳ್‌ ಮಿಸುಗುವ ತನಿವಣ್ಣೆಂಪು ಭಾಳಾಕ್ಷಿಯಾಗಲ್‌ ಕ್ರಮದಿಂದಂ 
ತಾಂಡವಾಡಂಬರಮನೆಸಗುವೀಶಂಬೊಲೊಪ್ಪರ್ದುದು ವಟತರು 
ಪತ್ರಪ್ರವಾಳಪ್ರ. )ಸಿದ್ಧ೦ (ದಕಕು. ೦೦-೩)- [ಬೀಟಲ್‌ 4 ಕಣಿ] 


ಬೀಜಿಲ್ಲಿಡು 


ಬೀಟಲ್ಬಿಡು, ಬಿಳಲುಬಿಡು, ಬೀಳಲುಬಿಡು (ಕ್ರ). ಮರದ ಕೊಂಬೆ 
ಗಳಿಂದ ಜಟೆಯು ಕೆಳಮುಖವಾಗಿ ಇಳಿಬೀಳು,-ಬೆಳೆ ; ಈ ಗಿರಿಯ 
ದಕ್ಷಿಣೋತ್ತರಭಾಗಂಗಳೊಳಮರಪುರಮೆ. ಬೀಟಲ್ಬಿಟ್ಟಂತಾಗಿರ್ದಂಬರಚರ 
ಪುರಭಾಗಮೆ ಪರಭಾಗಮೆನಿಪುವುದ್ಯಾನುಗಳ (೫. ೨-೮೪). 
ಬಿಳಲುಬಿಡು : ಇಲ್ಲಿ ಒಂದು ತರಹ ಮರ ಬೆಳೆಯುತ್ತದೆ, ಇದು ಅನೇಕ 
ಬಿಳಲುಬಿಡುತ್ತದೆ (ಶ್ರಠಾಔ.. ೫... ೩0). ಬೀಳಲುಬಿಡು : ಆಲ 
ಬೀ[೫೫. ಬಿಳಲು ಬಿಟ್ಟು ಜೆಡೆಗಟ್ಟಿಕೊಂಡಿರ್ದರೇನು (ಸಮಾನ, ೪-೦). 

[ಬೀಟಲ್‌ 4. ಬಿಡು] 

ಬೀಟಲ್ವರಿ, ಬಿಳಲ್ವರಿ. ಬೀಳಲುವರಿ (ಕ್ರಿ). ೧. ಇ ಬೀಟಲ್ಪಿಡು: 
ಭುಜಸಹಸ್ರಂಗಳೊಳ್ಳೆದುವಂ ಸಾಸಿರಮಂ ಕೈಕೊಂಡು ಬೀಟಲ್ವರವ ಗಿರಿ. 
ಯೆನಲ್ಭಂದು. ದೈತ್ಯೇಂದ್ರನೆಂದಂ (818. 0-೩೦) ; ಸೊಟಿಂ ಕುಡೆ 
ದೋರ್ಮಾಲೆಗೆ ಕೀಲಿಸಿದ ನಮೇರುವೂಲೆ ಸುರತರುಣಿಯದೇನಾಳಂ 
ಗೊಂಡಳೊ ಬಯಲೊಳ್‌ ಬೀಬಲ್ವರಿದಂಗಭವನ ಜಂಗಮಲತೆಯಂ 
(ಅನಂತ: ೦೪-೬೪). ೨. ಮುರದ ಕೊಂಬೆಯಿಂದ ಹೊರಟ ಜಟಿಯ 
ಹಾಗೆ ಹಬ್ಬು, -ವ್ಯಾಪಿಸು: ಪರಿವೃದ್ಧಿವೆತ್ತು ಬೀಬಲ್ವಂದುದುರಸ್ಸ್ಪಳ 
ದೊಳೀ ಮುನೀಂದ್ರನ ಹೈದಯಸ್ಸುರಡಮಳಸತ್ವಮೆನೆ ಮುನಿವರನ್ನೊಲ್‌ 
ಯಜ್ಞೋಪವೀತತತಿ ಸೊಗಯಿಸುಗುಂ (3ಗೂ, 00-6); ಅಗಲದೆ ನೆಲಸಿದ 
ಲಕ್ಷ್ಮಿಯ ನಗೆಗಣ್ಣಳ ಬೆಳಗು ಬೀಬಲ್ವರಿದತ್ತಗಲ್ಲುರದೊಳೆಂಬ ತೆಜದಿಂ 
ಸೊಗಯಿಸಿದುದು. ವಿಮಳತರಳಿತಾರಾಹಾರಂ (ತ್ರಿಕ: ೬೫6): 
ಬಿಳಲ್ವರಿ : ೧. ತರುಕುಳೆಂ ಶಿವನ ರೂಪಂ ಬಯಸಿ ಬೆಳೆದವ 
ನಿರಾಕುಳಂ ಹರನ ಜೆಡೆಯಂ ಕಂಡು ಬಿಳಲ್ವರಿದವಿಂತಿಲ್ಲಿ[3 ೫೦. ಬಿಳಲು! 
ವರಿದವಿದ್ಲಿ] (506. 6-೨೭), ಬೀಳಲುವರಿ : ೨. ನರ ಉ ಮೆಯ್ಯೊಳಗೆ 
ಬೀಳಲುವರಿಯಲಂತೆ [ಣಗ ಬೀಳಲ್ವರಿಯುತಂತೆ] (ಹಂತಕ: ತ 
103-03). [ಬೀಟಲ್‌ 4. ಪರಿ] 

ಬೀಬಿವೃತ್ತಿ, ಬಿಳವೃತ್ತಿ. ಬಿಲಿವೃತ್ತಿ, ಬೀಳವೃತ್ತಿ (ನಾ). ಇ ಬೀಳಾನು 
ವೃತ್ತಿ : ಮುನ್ನಿಂ ಕನ್ನರದೇವನಾಳ್ವೆ % x ಅಮಂ ಬೀಲವೃತ್ತಿಯಿಂದಾ 
ಳುತ್ತಮಿರೆ (೩3೩3. 1x-5, ಇ 23; 1038); ಒಂದು ವಂಗದ ರಾಜನೆ 
ಆಶ್ರಯದಲ್ಲಿ ಅದೇ ವಂಶದ ಇತರರು ಅಧೀನರಾಗಿ ಆಳುತ್ತಿದ್ದ ವಿಷಯ 
ವನ್ನು ಬೀಟವೃತ್ತಿಯಖ ಸೂಚಿಸಬಹುದು. 'ಆಚಲವ ೈತ್ತಿ', ಅ. ಇುಗವೃತ್ತಿ' 
ಮತ್ತು 'ಬೀಟವೃತ್ತಿ' ಗಳಲ್ಲಿ ಯಾವುವು ಸಮಾನಾರ್ಥಕ ಪದಗಳೋ, 
ಅವುಗಳ ನಿರ್ದಿಷ್ಟವಾದ ಆರ್ಥವೇನೋ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ 
(೫9. ೩9೦) ಬಿಳೆವೈತ್ತಿ : ಸಾಸ್ತಳಿಗೆಸಾಸಿರಮುಮಂ ಬಿಳವೃತ್ತಿಯಿಂ 
ತ್ರಿಭೋಗಾಭ್ಯಂತರಸಿದ್ಧಿಯಿನ್ನ ಮಾಳುತಮಿರೆ (ಎ೪, ೪11, 170. ೩0-00; 
1091). p ಇದು “ಬೀಳವೃತ್ತಿ' ಎಂಬಂದರ ಅಪಲಿಖಿತವಿರಬಹುದಂ. 
ಬಿಟಿವೃತ್ತಿ : ಆರಂಭನ್ನವನ*್‌ ಇದುಳೆಯ ಬಿಬವೃತ್ತಿ ಆಳುತ್ತಿರೆ (ಎ೪. xv, 
ನಾಗಮೂ. ೧೩೭-೬: 000); ಶ್ರೀಮತ್‌” ಪನ್ನಯ್ಮಂ ಕದೆಂಬಳಿಗೆಸಾಯಿರ 
ಮುಮಂ . . . ಬಿಟವೃತ್ತಿಯೊಳಾಳುತ್ತಿರೆ (೧೪. x1, ತತ್ರರು. ೫೦-೦೧; 
98). ಇದು 'ಬೀಬವೃತ್ತಿ'ಯೆಂಬುದರ ಅಪಲಿಖಿತವಿರಬಹುದಂ. 
ಬೀಳವೃತ್ತಿ : ಶ್ರೀಮತ್ತಡವಳ್ಳ ತೈಲಪಯ್ಮಂ ಮಾಸವಾಡಿ ನೂಅ 
ನಾಲ್ವತ್ತುಮಂ ಬೀಳವೃತ್ತಿಯಿನಾಳುತ್ತುಮಿರೆ. (4930. ಸಣ, ೩೨೨೩೬; 
1007). «ಬೀಳುವ್ರಿತ್ತಿ' ಪರಾ. [. ಬೀಳಾನುವೃತ್ತಿ] 

'ಬೀಟ್‌ಸು, ಬೀಳಿಸು (ಕ್ರಿ). ೧. ಕೆಡೆಯುವಂತೆ ಮಾಡು; ಕೆಡವು; 
ಉರುಳಿಸು : ಮದನನ ಪೂಜೆಗೆಯ್ದಿ ವಳ ನಲ್ಲನನಾಗಿಸುವಂತೆ ಮಾಡುವೆಂ 

೬ ೬ ಸಮಾನಮಹ ನೋವನೆ ಕಂಣಿಸುತ್ತೀಕೆಗೊಪ್ಪವಾ ಪದದೊಳೆ 

*ಬ್‌ಸುವೆನಾನೆವಳೇಬಕ್ಸಿಯ ಬಲ್ಲೆ ನಾಪಗಂ (sam. 03-0೬೦). 

ದುರಾತ್ಮಕರೆನ್ನನೆಳೆದೊಯ್ದು ಬೀಳಿಸುವರೆಗ್ನಿಯಲಿ 


pl 


ಬೀಲುಷುನೆ 


(ಕುವ್ಕಾರಿ. ೯); ಆನೆಯನ್ನು ಕಪ್ಪಕ್ಕೆ ಬೀಳಿಸಬೇಕೆಂದು ಹಠ ತೊಟ್ಟು 
ಕೊಂಡಿದ್ದೆ (ಕಾಗಕ್ಕ. ೨೫೫)- ೨. ಸುರಿಸು; ಕರೆ; ದೇವಿಯರು ಕೆನ್ನೆ 
ಕರಾಳವಚನವನದಲನೆನ್ನನು ಬೀಳುಕೊಡೆ ಬರವಾಯ್ದೆನುತ ಬೀಳಿಸಿದ" 
ನಶ್ರುಗಳ (ಹೂರಣ. ೩-00-8). ೩. ಅನುಭವಿಸುವಂತೆ ಮಾಡು; 
ಕುಮಾರನು ಚಿಕ್ಕವನು. ತಾಯಿ-ತಂದೆಗಳನ್ನು ಸರ್ವಥಾ ಕ್ಲೇಶಬೀಳಿಸುತ್ತಾನೆ. 
(8ಕ್ಕಸ್ಯ, ೪-0೫). ೪. ನಾಶಮಾಡು: ಚೋಳನ ದರ್ಪ್ಪಮಂ 
ಮುಜ್‌ಯಲಾಂಧ್ರನನಂಡಲೆಯಲ್ಕಳಿಂಗನಂ ಬೀಳಿಸಲ್‌ ಪಾಣ್ಣ, 
ಭೂಪಾಳನೆ ಸಾಲ್ಕುಂ (ಸಕ, ೩7, ಲಾಠಂ- 4-0೯; 3191), ೫. ಸಾಯಿಸು, 
ಪುರುದಂಣ್ಣ[ಲ್ಕೊಲ್ಲೆ. ಯರ ಮಗಳ್‌ ಕಾಳಬ್ಬೆ 3 ೫ ೩ಯ್ದೆ ಬೀಳಿಸಿ 
ಕಲ್ಲು ನಿಳಿಸಿದೋರ್‌ (4 
[ ಬೀಟ: 
ಬೀಟ್ಕು "ಬೀಟಿಳಿ? ನೋ. 
ಬೀಟ್ಕು, ಬೀಳ್ಕು (ನಾ). ೧. ಬೀಳುವಿಕೆ; ಪತನ: “ಪತನ ಖಲ 
ಕ್ಷೇತ್ರದೊಳ್‌ ಬೀಚು” (ಕಶ: ೦: ಬೀಳ್ಕು: ವಿ. ಬಿದ್ದಿರು 
ವಂಥದು : ಕವನಗಳ ಬಿಳಿಕಾಗದದ ಮೇಲೆ ಬರಿ ಮಸಿಯ ಬೀಳಲ್ಪಿ ? 
(ತಂ. ೩೪), ೩. (ಪಾಣಿಗಳ) ಹೆಣ; ಶವ: ಅಲ್ಲಿ ಗುರು 
ಪೂಜಿಸಿದ ಆ ಸಮಾಧಿಗೆ ಸಲ್ಲುತಿಹ ಎಲ್ಲ ಮರ್ಯಾದೆ ಇಲ್ಲಿ ಕತ್ತೆಯ ಬೀಳಿ 
ಗಾಗುತಿದೆ (ನರರ... 3-೩೦) ; ಹುಲಿಯೋ ಕಿರುಬನೋ ಒಂದೆಡೆಯಲ್ಲಿ ಬೀಳ 
ತಿನ್ನುತಾ, ಇನ್ನೊಂದೆಡೆಯಲ್ಲಿ ಗರ್ಜಿಸುತಾ ಮಲಗಿರುವವು (*ರೂಗಿ, 4), 
ಬೀಳಿಂ ಮುನ್ನಿಜ್‌ವಂ ಎ ತಾನು ಸಾಯುವ ಮುಂದೆ ಶತ್ರುಗಳನ್ನು 
ಇರಿಯುವವನು ; ಒಂದು ಬಿರುದು ; ಬೀಳಿಂ ಮುಂನ್ಗಿಅವಂ ವನಗಜ 
ಸೂಜಿಕಿಕುಐಂ [ಸು]ಜನಾಧೂರಂ - = ಶೀೀಮತಂ [ಗೊ]ಲ್ಲಿಮುಯ್ಕಂ 
(43. 11. ೭-೦೯; 1090). ಬೀಳೇಳು ಎ ಇಳಿತ ಮತ್ತು ಏರಂವಿಕೆ; 
ಉಬ್ಬರವಿಳಿತ ; ಏಳುಬೀಳು : ಉಸಿರ ಬೀಳೇಳಿನಲಿ ಡೊಂಕೆ ಪ್ರಾಣಗತಿ 
(ಉದ್ಕೂರೆ- ೩-03); ಬಿಸಳೇಳುಗಳಿಗನುವೊ ಗೆಯ್ಮೆಯೋ ದೂಸರೇಂ ಪೇಳಿ 
ಮನೆಗೆಯ್ಮೆಯಂ ಪೊಲ ತೂಗುತೊರೆಗುಂ (Mond. nee). 
[ ಆಬೀರ್ಟ ] 
` ಬೀಡುಂದಾಣ ' ನೋ. 


1-1, ೨9-09; 807), 
ಇ -ಇಸ್ಮು] 


ಬೀಲುಂದಾಣ 


'ಬೀಟುಡೆ, ಬೀಳುಡೆ (ನಾ). (ಇನ್ನೊಬ್ಬರು ಉಟ್ಟು) ಕಳಚೆದ ವಸ್ತ್ರ 


ಬೀಳುಡಿಗೆ: ಪೆಜರ್‌ ವಿಂದ ನೀರ್‌ . , , ಬೀಲುಡೆ: ಬಾಯ ತಂಬುಲ 
ಮಿವಸ್ಪೃಶ್ಯಂಗಳೇನಲ್ಲಮೇ (ಶಂರಾಮಾ ೯-060); ಸೀರೆಗಳಂ ಕಂಸದೇವನುಡು 
ಗುಮೆಂದಾತನ ಬ್ಬೀಟುಡೆಯವರುಮುಡುಗುಮಲ್ಲದೆಡೆಯ ಕಡೆಯ ಬಡದ 
ರುಡಬಾರದೆನೆ (6ರೇ- 6-೬೬ ನ); ತಳಿರ್ಗಳ್‌ ಬೀಟುಡೆ ಹಸ್ಪಪಾದತಳರಾಗ 
ಶ್ರೀಗೆ ಕಣ್ಣೊಳ್ವ ಕಣ್ಗಳ ನಿರ್ಮಾಲ್ಯದ ಮಾಲೆ ಕೈರವವನಂ . . , ಎನೆ 
ಬಣ್ಣಿಸಲ್ಪವಣೆ ರೂಪಂ ಭೂಪನರ್ಧಾಂಗಿಯಾ (ಅಸತ: ೨-೦೬). ಬೀಳುಡೆ : 
ಬೀಳುಡೆ ಸೀರೆ ಮೈಲಗೆಯೊ ಪೇಳೀ ಪುಣ್ಣ ಭೂಪಾಳನ (ಬಕ. x, 
ರಾನಣ- 0೬6-087 11457); ಕಣ್ಣಪ್ಪನಂ ತಂದು; ಗಣಪದವಿಯಂ ಕೊಟ್ಟು ಡೆ 
ಬಣ್ಣಬಣ್ಣಿಗೆಯ ಪೊಸ ಬೀಳುಡೆಗಳಂ ಕೊಟ್ಟು (ಕಾರ, ರೇ. ೦೫೦-೦೪); 
ದೇವಯೆನಗೀ ಬೀಳುಡೆಯನೀವುದು. (ತದ್ಮಕಾ- 1-೬೪); ಆತನ ಬಾಯ 
ತಂಬುಲ ಬಳೆಡೆಯ ಬಲದಿಂದ ಬದುಕುವವು (ಕುಠ್ಮಾಗ. 0೦-3೩). 
[ಬೀಬಿ 4 ಉಡ] 

'ಬೀಟುಮನೆ, ಬೀಳ್ವ್‌ನೆ (ನಾ). ಹೀನ್ಕುತಿಗೆ ಇಳಿದಿರುವ ವಂನೆ; ನಾಶ 
ವಾದ ಮನೆ: ಕಿಜುದೋಟಂ ಕಡೆವಳ್ಳಿ ಬೀಟುಮನೆ ... ಬಟುಾಗೈೈ 
ಸುಜೀದಂತೆಲೈ (ಸೋಮೀಶ, ೦). ಬೀಳೆ ನೆ; ಚಿತಿಳಕನ ನಗೆನುಡಿಯು 
ಮಾಳಿಗೆಯು ಮಂಜ್‌ದಂತೆ ಬಾಳು ಉಳ್ಳವರ ಬಿಜುನುಡಿಯುಬೀಳ್ಕನೆಯು 
ಏಳಿಗಾದಂತೆ ರತ್ನ. ೧೩೪). [ಮೀಟು (ಆ ಬೀಲ್‌) 4 ಮನೆ] 


ಬೀಜಕ್ಕಿ 

ಬೀಟಿಕ್ಕಿ, ಬೀಳ್ಕೆ (ನಾ). ೧. ಬೀಳುವಿಕೆ ; ಪತನ : ಬಿಬ್ಬಪರ್‌ ಬಲ್ಲನೆಜ್‌ 
'ಜಾಣರುಮ್‌ ನಾಣ್‌ಗೆಟ್ಟ ಬೀಬಸಕ್ಕಿಯನ್‌(ಅನೂ. ಇ೬-9೬೨)- ಬೀಳ್ಳೆ: ೧. 
“ಪತ್ಯಂ: ಪಾತ್ಯಂ: ಪತನಂ* ಪತನೀಯಂ, ಈ ೪ ಬೀಳ್ಕೆ” (ಕಾಶಕೃ- ೦೪೮)- 
೨. (ಮೇಲಿನಿಂದ ಕೆಳಕ್ಕೆ) ಕೆಜೆದ ವಸ್ತು; ಬಿದ್ದ ಪದಾರ್ಥ: 
ನೋಳ್ಸೆಮೆಲ್ಲಿರ್ಪುದು ಬೀಳ್ಳೆ ! (ಕ್ರೀಣವಾ. ೨೯೫-೩೬೨). 

[ಬೀಟ್‌ ಇಕೆ] 

ಬೀಚಿಕ್ಕೊಳ್‌ 'ಬೀಡುಗೊಳ್‌' ನೋ. 

ಬೀಲಳ್ಕೊಳಿಸು, ಬೀಳ್ಕೊಳಿಸು (ಕ್ರಿ). ಹೋಗಲು ಅನಂವು ಮಾಡು ; 
ಹೊರಡಲಂ ನಿರೂಪ ಕೊಡು: ಜನಕಂ ಬೀಚಿಕ್ಕೊಳಿಸಿದನೆನ್ನನುಜನನೊಡ 
ಗೊಂಡು ಬಂದಪೆಂ ಚೆಚ್ಚರದಿಂ (ಣರುಣ. ೪8); ದಿದಿಜರ್‌ಜನಂ 
ಯಥಾಯೋಗ್ಯದಾನಸನ್ಮಾನದಿಂ ಬೀಬಿಕ್ಕೊಳಿಸಿ ಕಬಿಸಿಹಿ (೬೫ಎ. ೧೦-೮೯ ವ): 
ಬೀಳ್ಕೊಳಿಸು : ಬಳಿಕೆಲ್ಲರಂ ಬೀಳ್ಕೊಳಿಸಿ 
ಪರಿಮಿತಂಗೆಯ್ದು (ಕದ್ಮರಾ.9-೨3) ; ಅಲಘುವಿರಹದವಿಮೋಹಜಲಪರಿಲುಳಿತ 
ನಯನರನಬ್ಪಿ ಹರಿ ಬೀಳ್ಕೊಳಿಸಿ ಮರಳಿದು. ಬಂದು ಹನು ದ್ವಾರಕಾ 
ಪುರದ (ಸ೫ಗ. ೦೦-೬೮-೩೨)" 

[ಬೀಟ್ಕೊಳ್‌ (ಆ. ಬಿ:ಡುಗೊಳ್‌)-+-ಇಸ್ಸು] 

ಬೀಟ್ಗುಂಡು, ಬೀಳುಗುಂಡು (ನಾ). ಬಂದರಿನಲ್ಲಿ ಹಡಗನ್ನು ನಿಲ್ಲಿ 
ಸಲು ಹಡಗಿನ ಪಕ್ಕದಲ್ಲಿ ಇಳಿಬಿಡುವ ಭಾರವಾದ ಕಬ್ಬಿಣದ 
ಸಾಧನ, -ಗಂಂಡಂ ; ಲಂಗರಂ ; “ಹಡಗು ನಿಲ್ಲಿಸಂವುದಕ್ಕಾಗಿ ನೀರಿ 
ನಲ್ಲಿ ಇಳಿಬಿಟ್ಟ ಗುಂಡು” (ಪ್ರಭಣ್ಣ) : ಅಂತು ಬಿ ್ಲುಂಡಿಕ್ಕಿದ [ಶಾಕಾಂ- 
ಜಿಂಗುಂಡಿಕ್ಕಿದ, ಬಿಣ್ಣುಂಡಿಕ್ಕಿದ] ಬಹಿತ್ರವಂತೆ ಅಲ್ಲಿಂ ತಳರದೆ ನಿಂದ ತನ್ನ 
ರಥಮಂ ಕಂಡು (68. ೧-6 5). ಬೀಳುಗುಂಡು: ಅವರು 
ಮಲೆಬಾರ್‌ ತೀರಕ್ಕೆ ಬಂದು, ಸೇರಿ ಬೀಳುಗುಂಡನ್ನು ಇಳಿಸಿ ತಂಗಿದ 
ರಾತ್ರಿಯೇ, ಕಡಲ್ಗಳ್ಳರು ಬಂದು ಮೇಲೆ ಬಿದ್ದರು (ಕಾರ. ೦೦೬). 
*ಬಿಣ್ನುಂಡು' ಪರಾ. ಬೀಲ್‌, 4 ಗುಂಡು] 

ಬೀಟಕ್ನೊಂಬು (ನಾ): ಜೋಲುತ್ತಿರುವ ಕೊಂಬೆ : ಕುಬ್ಬಾಮ್ರಕಂಜದ 


ಬೀಟಕ್ಕೊಂಬಿನ ಪಸುರೆಲೆಯ ಕುಸುಂಕುಲೊಳಗೆ ರಸಾಯನದ ಕುಪ್ಪಿಗೆ 
ತಿಜುಯಲೊಡನೆ (6ರ್ಷಕೇ, ೩-೮೦ ನ). 


೯, 4 ಕೊಂಬು] 

ಬೀಟಿಕ್ಟೊಂಪ (ನು). ಇಳಿಬಿದ್ದಿರುವ ಗೊಂಚೆಲು : ನಾನಾ ಲತಾಮಂಟಪ 
ದೊಳೆಸೆವ ಬೀಬಿಕ್ಕೊಂಪಪೊಳ್‌ . . . ಏನಾನುಮಂ ಕೆಟ್ಟುದನಜಸುವ 
ಪೋಲ್‌ ಕೂಡೆ ನೋಡುತ್ತಮಿರ್ದಂ (ಕಾದಂಉ" 1೪)- 

ಬೀಟ್‌ ಇ. ಜೊಂಪ] 

ಬೀ್ರಿರ್‌ (ಕ್ರಿ). ೧. (ಮೇಲಿನಿಂದ ಕೆಳಕ್ಕೆ) ಕೆಡೆ; ಪತನ ಹೊಂದು : 
ಮೊದಲಿಂ ಕಿಟ್ಟು ಕುಳಾಚಳಪ್ರತತಿಗಳ್‌ ಪ್ರೋದ್ಯದ್ಧ ವಾಘಾತವಾತದಿನಾಕಾಶ 
ಮನೆಯ್ದೆ ತೂಳ್ಡೆ ಕವಿತಂದಂಭೋಧಿಯೊಳ್‌ ಸೂಟು ಸೂಲದೆ ಬೀಟ್ವಂ 
ದಂವು (ಕತರ. ೧೩-೯೩); ಪುಷ್ಪಕದಿಂ ಧರಣಿಗೆ ಬೀಬ್ರಿರ್ಪದನಾ ಹರಿಣೇಕ್ಷಣೆ 
ಸೀತೆ ಕಂಡಳೆರಡಂ ಕನಸೆಂ (ಶುರಾಮು ೧೫-೬) ; ನೀಡಿದುಪ್ಪರವೊಯ್ಲಿಂ 
ಪೊಡವಿಗೆ ಬೀಟ್ತರೆ ತಲೆ (ಕ್ಕ. ೨೬): ೨. ಉರುಳು: ಬೀಳು: 
ಕುಳಶೈಳೆದೆಂತೆ ಕರಿಗಳ್‌ ಬೀಲ್ತಂಮವುಗ್ರಾಜಿಯೊಳ್‌ (ಶಂಕರಾ. ೦೦ ೬೬) : 
ಮೂರ್ಛೆದೋಗಿ ಬೀಚ್ರಿರಲರವೆತ್ತಿಕೊಂಡಿಬ:ಪಿದರ್‌ ಧರಣೀಪತಿಯಂ ತುರಂ 
ಗದಿಂ (ಗರಣ. 9೭) ; ತೋರೆವೆಣಗಳ್‌ ಬೀಬ್ತಿಂದುವುಗುಜಿಯೊಳ್‌ 
(ಊಂ: 08-46), ೩. (ಕಿಡಿ ಮುಂತಾದುವು) ಉದುರು : ಕೇಸುರಿ 
ಸೊಸೆ ತನ್ನ ಮೊಗದಿಂ ಕಿಡಿ ಬೀಬ್ವಿರೆ ತನ್ನ ಕಣ್ಣಳಿಂ (ತಂಠಾವಣ. ೦೦-೦೦೭). 
೪. ಕಳಚಿ ಬೀಳು: ನುಣಂಚಿಕೊಂಡು ಬೀಳು; ಜಾರು: ಮುಂಗಯ್ಯಂ 
ಪಿಡಿದೊತ್ತಿ ಕೈಯ ಕರವಾಳ್‌ ಬೀಬ್ವರ್ಪಿನಂ , . . ಪೊ: 


ಸ್ಹ (ಹಣವೂ. 


೬೫೩. 


36 


0 


ಬುಂಭುಕ 


೨೪). ೫. ಧಾರೆಯಾಗು ; ಸುರಿ; ಆನ್ಕೆ ಬನ್ನು ಮೂಡಾಯಿಸ್ಟೀ 
ಬ್ರಿನ್ನ ನೀರಿಬ್‌ವೆ (ಲ್ಮಃಂ. ೦೯೩೬, ೫4-೨೬; ಸು. 6601) ; ಈಶಾನಂಗೆ 
ಸೀಮೆ ನೆಡುಮೊಜಡಿಯಾ ಪುಣುಸೆ ಪುಗರಿಯಾ ಎಡೆಯೆ ಬೀಬನ್ನ ಪಳ್ಳಮೆ 
ಅನ್ತೆ ಬನ್ನು ಬಾಳಮಡಿಯೊಳ್ಳೂಡುಗು (ಬಕ, 15(4), ರೆಂಗಳ2. ೦೫೦-೪೯ 
828). (ಬೀಟ್‌ + ತರ್‌] 

ಬೀಲಾಣ " ಬೀಡುಂದಾಣ' ನೋ. 

ಬೀಟಿಸೆ, ಬಳ್ಲಿಸೆ (ನಾ). ಹೀನವಾದ ಸ್ಥಿತಿ; ಕೀಳಾದ ಸ್ಥಿತಿ: 
ಸುರನಕ್ಕೆ ನರನಕ್ಕೆ ಅಲ್ಲಿ ತಾನಾರುಂ ನನ್ನದೀ ಬೀಟಸ್ತಿಸೆಗೆ ಪಿರ್ಗುಕಿರಲಿಲ್ಲಂ 
(ಇತ್ರ. ೦-೦೯೪). ಬೀಳ್ದೆಸೆ; ಮೇಳೆದವರೊಂದಿಗೆ ಹೇಳಿಕೊಳ್ಳುವುದರಲ್ಲಿ 

ಸದ ಬೀಳ್ವೆಸೆಯನ್ನು ಕುರಿತು ಅಲ್ಲಗಳೆಯುವುದು ಉದ್ದೇಶ 
ವಲ್ಲ (ಶಿವೃಶ್ರ. ೫೩11. ನಾರಿಕರ ಸಮಸ್ಯೆ). 

[ಬೀಟ್‌ (< ಬೀಡ್ಳು) 4 ದೆಸ್ಕೆ (ಇ ದ್‌)] 

ಬೀಟಕ್ಕಿಲ್ಕ ಬೀಳ್ನೆಲ (ನಾ). ಸಾಗುವಳಿ ಮಾಡದ ಭೂಮಿ: ಹಾಳಂ 
ಗೆಡವಿದ ನೆಲ; ಬೀಡುಭೂಮಿ ; ತುಜುಪಟ್ಟಿಯ ದಾರಿಯ ಬೀಟ್ಮಿಲ 
ನದೇನುಮಿಲ್ಲಾ ನಾಡೊಳ್‌ (ಸೂಕ್ತಿಸು. $-6). ಬೀಳ್ಗೆಲ ; ಕೈಕಾಲ್ಗಳೊಳ್‌ 
ನಡುಕಮುಂ ನಿತ್ರಾಣಮುಂ ಪೆರ್ಚಿ ಬೀಳ್ಗೆಲದ ಮುಮ್ಮುರಿಗೆ ದಿಂಡುರುಳೆ 
ಕೆಡೆಪಿದುವು (ಸಂಸತ: 30-0): [ಬೀಟ್ಸ್‌ (ಇ ಬೀಡ್ಕು) 4 ನೆಲ] 

ಬೀಟ್ಬಿಡಿಸು (ಕ್ರಿ). ಹಾಳುಮಾಡು ; ಕೆಡಿಸು; ಮುಂತಣಿರವಿನೊಳ್ಳೊ*ಸ 
ವೋದೆಂ; ಪಿಂತಣೋಜೆಯಂ ಬೀಚ್ಪಿಡಿಸಿದೆಂ (3ಳನು. ೫6-೦೦). 

[ಮೀಟ್ಸ್‌ (ಇ ಬೀಡು) 4 ಪಡಿಸು] 

ಬುಂಡೆ " ಬುರಂಡೆ ' ನೋ. 

ಬುಂದು, ಬೂಂದಂ (ನಾ): ಕಾಫಿಯ ಗಿಡ ಮತ್ತು ಅದರ ಬೀಜ: 
ನೀಲಗಿರಿಯಲ್ಲಿ ಹುಟ್ಟುವ ಬುಂದ . . , ಜಹಾ ಇವೆರಡೂ ವ್ಯಾಪಾರದಲ್ಲಿ 
ಬಹಳ ಪ್ರಸಿದ್ಧವಾದವು (ಮುಂದು, ಫಿ) ಯಾಲಕ್ಕಿ 
ಕೆಲವು ಕಡೆ ಸ್ವಲ್ಪ ಸ್ವಲ್ಪ ಬೆಳೆಯುವದುಂಟು (69008. 040) 
ಬೂಂದು : ಬೂಂದಿನ ಗಿಡಗಳು ತೋಟಗಳಲ್ಲಿ ಯಾವ ಭೂಮಿಗಳಲ್ಲಿ 
ಯಾದರೂ ಬೆಳೆಯುತ್ತವೆ (ಕೃಏಿಕ್ರ- ೦೯); ಕಾಫಿಗಿಡ, ಕಾಫಿಬೀಜ ; 
ಬೂಂದುಬೀಜ (08೬. ೨958)... [೧ ಮರಾ. ಬುಂದ", ಬೂಂದ್‌ ; 

ಬುನ ತುಳು. ಬುನ್ನು, ಬೂದು]. 

ಬುಂಭುಕ, ಭುಂಭುಕ (ನಾ). ೧. ಕುಚ್ಚು ಮತ್ತು ಆದರಿಂದ 
ಮಾಡುವ ಅಲಂಕಾರ : ಬಳಸಿದ ಚೆಂಬೊನ್ನ ಮಾಂಗಾಯ ಗೊಂಟೆಲ್ಲಳ 
ಪೊಂದಳರ ತೊಂಗಲ್ಲಳ ಸುತ್ತುಂಗೊಂಡ ಸುರಿಗೆಯ ಮುತ್ತಿನ 
ಬುಂಭುಕಂಗಳೆ [ಶಾಣಂ. ಜುಂಗುಕಂಗಳ, ಲಂಬಗಾಗಳೆ] ನಡುವೆ (6ಂಫಿ. 
6-0% 2); ಆ ನೆಲೆಯ ಚೌಪಗಗೆಗಳೊಳನೇಕ -ಪ್ರುಸಾದದ ಮೇಲೆ 

ಪೊನ್ನ ಮಾಂ! ಳುಮಂ ಮುತ್ತಿನ ಬುಂಭು 

ಕಂಗಳುಮನೆಟಲೆ ಕಟ್ಟಿಸಿ (ಶುಶರಾ ೩-೪೦ ನ): ಅನ್ನೈಗರಿ ಮುನ್ನಮೆ 

ಸಮೆದ ಎವಾಹಗೇಪಂ . . . ಮುತ್ತಿನ ಲಂಬಣದ ನೀಲದ ಬುಂಭುಕದ 

ಮೇಳಾಪಕಮೆಂಬ  ಲೋಲಲೋಚನವಿಕಾಸವಿಲಾಸಜೊಳಂ  . , 

ನಲಿದು ನಾಟಕಮಾಡುವಂತಿರ್ದುದು (ಕಕಥು- ೬-೪: 5)... ಭುಂಭುಕ ; 

ಪಿ. ಅತಿಶಯವಾದುದು; ಅದ್ಭುತವಾದುದು ; ಅಶಿ ಭುಂಭುಕಮೆನಿಸಿದ 


ಕೋಡ ಕೊಟಿದಿಧದಿಂದೆಸೆಗುಂ (೨೩: ೫111, ೩೩೧-45; 927); ಭುಜಬಳ 
ಶುನ್ತರನೈಪತಿಯ ಭುಜಬಳದಳವುಂ - ನಿಜವಿಜಯವಖಮಾ ಲೋಕ 
ದೊಳಗೆ ಭುಂಭುಕಮೆನಿಕುಂ (ಎಕ. ೪111, ನರೆ, ೩8-88 107); 


ಆ ಬೇಗದವಪ್ಪಂಭಂ ಜಗದ್ಗೂ ಂಭುಳವೆನೆ ರಿಪುವಂ ಚಕ್ರದಿಂ ಕೃಷ್ಣನಿಟ್ಟಂ 
(872. ೦6-೩೩). ೩. ಅದ್ಭುತ ವ್ಯಕ್ತಿ: ಕೀರ್ತಂಗನೆ ಶುಭ್ರಚ್ಛಾಯೆ 
ಯಾದಳ್‌ - - - ಮಜ್ಜನೆವುಂ ಪ್ಯೋವನಾಪ[ಗಾವಾರಿಯೊ]ಳೆನೆ ಪಿರಿದುಂ 


ಬುಕಣಿ ೬೫೩೧ ಟಿ 


ಭುಂಭುಕಂ  ಸಾಹೆಸುಂಕಂ (ಗರಾಯು- 9೦-೦೦); ಸ[ನ್ಮೂರೆ]ಗುರ 
ಮೂನೂರ್ಬ್ಯರ್ಜಗಪ್ಟೂಂಭುಕರ್‌ (4949: x1-ii, 06೦-೦೩; 2094); 
ಸಕಳೋರ್ವೀಸ್ತುತಮಪ್ಪ ಧರ್ಮಮನಿದಂ ಕಾದಂ ಚಿರೈಶ್ಚರ್ಯ 
ನಕ್ಕುಂ (4ಕ- 911, ರರೂ. ೭-೩0 ; 2112)... (ಗಂ). ೪. ಸಃ 
ವಾದ; ಆಶ್ಚರ್ಯಕರವಾದ : ಭಾಸುರಯಶಃಶ್ರೀಭಾಸಿಭೂಭೂತ 
ಭುಂಭುಕವಾಗ್ಮಿ ಪ್ರವರಂ (ಸುಕುಮಾ- ೨-೩೮)- 
[ದೇ. ?./ ಪ್ರಾ. ಬುಂಬುಅಗುಂಪು, ಸಮೂಹ] 

ಬುಕಣಿ, ಬುಕಣೆ (ನಾ). ಪುಡಿ: ಚೂರ್ಣ: ಕನಡಿ ಒಡದಿಲ್ಲಾ. ಬುಕಣಿ 
ಆಗಿಲ್ಲಾ (೧8. 11- ೫0). ಬುಕಣೆ : ತಾಮ್ರದ ಬುಕಣೆ ಮಾಡಬೇಕು. 
ಅದನ್ನು ಮಜ್ಜಿಗೆಯಲ್ಲಿ ೪-೫ ದಿವಸಗಳು ನೆನೆ ಇಡಬೇಕು (84;:. ೪0). 

[+-ಹಿಂ. ಬುಕನೀ; ಮರಾ. ಬುಕಣೀ] 

ಬುಕಣೆ 'ಬುಕಣಿ' ನೋ: 

ಬುಕುಟು 'ಬೂಜ್ಮು' ನೋ. 

ಬುಕ್ಕ, (ನಾ). ವ್ಯವಸಾಯದ ಒಂದು ಉಪಕರಣ ; ಬೀಜವನ್ನು 
ಬಿತ್ತಲು ಉಪಯೋಗಿಸುವ ಬಿದಿರಿನ ನಳಿಕೆಗೆ ಅಳವಡಿಸಿರುವ 
ಬಟ್ಟಲು : ಸಡ್ಜೆ ಬಟ್ಟಲು : ಬೆಳೆಯನ್ನು ತೆಗೆದುಕೊ:ಡ್ಕನಂತರ ಆ ಹೊಲ 
ದಲ್ಲಿ ಮಡಿಕೆಸು ಹೂಡಿ ಆ ಮಡಿಕೆಗೆ ಬುಕ್ಕಾ ಕಟ್ಟಿ ಕಡರಿಯನ್ನು ಬಿತ್ತ 


ಬೇಕು (ಟ್ರ. ಟು; ಬೀಜಗಳನ್ನು ರೂರಿಗಿ ಹಿಂದೆ ಬುಕ್ಕು ಕಟ್ಟಿ ನಾಲ್ಕು | 


ಬೆರಳಿಗೊಂದು ಬೀಜ ಬೀಳುವಂತೆ ಬಿತ್ತಬೇಕು (ಕಸಿಶ್ರ- ೬೪). 

ಬುಕ್ಕ, (ನಾ)-`೧. ಎದೆ; ಹೃದಯ: “ ಬುಕ್ಕಮೆಂದೆನಲಗ್ರಮಾಂಸ 
ಮೆಂದೆನಲು ಬಹ ಬಿಕ್ಕಕ್ಕು” (ನು0ಗರ9- ೦೦೭-೭); ಕಬಳಿತವಲ್ಲೂರಂ ಗಿಳಿತ 
ಬುಕ್ಕಮಾ ಪೀತರಕ್ತದೇಂ ತಿಂದುದೊ ಹಸ್ತ ಬೃಹನ್ಮಸ್ತಿಷ್ಠಂ ತಾಯ. 


ಬಾಯ ಮಾಂಸವನೆ ತೋಡಿ ರಾಕ್ಷಸಲೋರಂ (6ರನೇ. ೫-೪0): 
ವಿ. ಮೇಕೆ: ಗಂಡಾಡು. [ಸಂ.] 


ಬುಕ್ಕಚ್ಚಿ (ನಾ). ಮಕ್ಕಳ ಭಾಷೆಯಲ್ಲಿ ಎರೆಯುವುದಕ್ಕೆ ಬಳಸುವ]; 


ಒಂದು ಅನುಕರಣ ಶಬ್ದ : ಮಣ್ಣಾಟ ಬೇಡನೊ ಬು: ಹಚ್ಚಿ ಮಾಡಬೇಕು 
ಅಣ್ಣಯ್ಯ ಬಾರೆಂದು ಎತ್ತಿಕೊಂಡು ಎಣ್ಣೆ ಒತ್ತಿ ಬೇಗ ಎಜಕದಳು 
ಗೋಪಮ್ಮ (ಕರುವ: ೨-೨00-0). 

ಬುಕ್ಕಿ 'ಬುರುಕ್ಕ' ನೋ. 

ಬುಕ್ಕಿಟ್ಟು 'ಬುಕ್ಕಿಹಿಟ್ಟು' ನೋ. 

ಬುಕ್ಕಿಹಿಟ್ಟು, ಬುಕ್ಕಿಟ್ಟು (ನಾ). ೧. ಉತ್ಸವ ಹಬ್ಬ ವಖಂತಾದ 
ಸಮಾರಂಭಗಳಲ್ಲಿ ಉಪಯೋಗಿಸುವ ಒಂದು ಬಗೆಯ ಸುವಾಸನೆಯ 
ಓಟ್ಟು... ಪುಡಿ; “ಚರ್ಚಾ, ೭ 
ಗಂಧಪುಡಿ, ಉದ್ವರ್ತನ ಚೂರ್ಣ 
ಹೂವಿನ ಮೂಲೆ, 


₹ಕ್ಕಂ, ಸ್ಮಾನೇ।-೩. .. ಮೈಗುಜ್ಜುವ 
ಬುಕ್ಕೇಹಿಟ್ಟು” (8೭28: ೨೦೬); ಸುರಗಿ 
ಕೇಹಿಟ್ಟು, ಫೇಡೆಯ ಉಡೆಗಳನ್ನೂ ಕಟ್ಟಿದೆ ಗುಟನ್ನು 
ದಾಸರ ಕೈಯಲ್ಲಿಟ್ಟು ಆದೃಶ್ಯನಾದನು (೪5೦. ೩08). ಬುಕ್ಕಿಟ್ಟು: ೧. ಅಗರ 
ವಾಲರು - - . ಊದಿನ ಕಡ್ಡಿ ಬುಕ್ಕಿಟ್ಟು ಮುಂತಾದ ಸುಗಂಧವ್ರವ್ಮ 
ಗಳನ್ನೂ ಮಾಡಿ ಮಾಡುವುದೇ ಇವರ ಮುಖ್ಯ ಹೋರೆಯು (ಕಗ. 
000): ಆಗರು ಚೆಂದನಗಂಧ ಅರಸಿನ ಬುಕ್ಕಿಟ್ಟು . - . ಮೃಗನಾಭಿ 
ತರಿಸಿಟ್ಟಿರಬಲೆಯರಾಗ (್ರೀಕ್ಮಣ. ೩0); ಬುಕ್ಕಿಟ್ಟು ಊದಿನ ಕಡ್ಡಿಗಳ 
ವಾಸನೆ ಇಡಿಗಿತ್ತು. (68: ೭)... ೨. ಒಂದು ಬಗೆಯ ಹಲ್ಲುಪುಡಿ: 
ಸ್ವಲ್ಪ ಬುಕ್ಕಿಟ್ಟು ಕೊಡು, ಹಲ್ಲುಜ್ಜಿಕೊಳ್ಳಬೇಕು (ಯ). 
[ಬುಕ್ಕಿ (-ಬುರುಕ್ಕ) 4 ಹಿಟ್ಟು (ಎಹಿಟ್ಟು)] 
ಬುಕ್ಕು (ನಾ). ೧. ಪುಸ್ತಕ; ಹೊತ್ತಿಗೆ: ಕೈಯು ಕಾದ ಬಳಿಕ ಅದರ 
ಮೇಲೆ ಒಂದು ಬುಕ್ಕು ಹಿಡಿದರೆ, ಆ ಬುಕ್ಕು ಬಿಸಿಲಿನಿಂದ ಬರುವ ಶಕೆಗೆ 


ಬರುವ 


ಅಡ್ಡಾಗುತ್ತದೆ (ಯಂ ೬೬): ಇದೀಗ ತಮ್ಮ ಒರಿಯ ಮಗಳ! 


ಮುಲ್ಕೀ ಪರೀಕ್ಷೆ ಪಾಸಾದ ಮೇಲೆ ಇಂಗ್ಲೀಷ್‌ "ಎರಡು ಬುಕ್ಕಿ ಕಲಿಸಲು 
ಧಾರವಾಡಕ್ಕೇ ಮನೆ ಮಾಡಿರುವದಾಗಿಯೂ ಹೇಳಿದನು (ಗ:ರೂಯು. ೪), 
ವಿ. ಕಂದಾಯದ ನೋಂದಣಿ ಪುಸ್ತಕ : (4೧. 083). 

[+ ಇಂ. ೫00%) 


5 |ಬುಕ್ಕೆ (ನಾ). ಎದೆ: ಹೃದಯ; ಗುಂಡಿಗೆ. [ಸಂ. ಬುಕ್ಕಾ) 


ಬುಗಟು *ಬುಗುಟ್ಕು' ನೋ. 

ಬುಗಟೆ "ಬುಗುಟ್ಳು' ನೋ. 

ಬುಗಡಿ 'ಬುಗುಡಿ' ನೋ. 

ಬುಗಬುಗನೆ (ಅ). ಒಂದು ಅನುಕರಣಾವ್ಯಯ : ನೀರು ಒರತೆಯಿಂದ. 
ಬುಗಬುಗನೆ ಮೇಲೆ ಬರುತ್ತಿತ್ತು. (ರೊಂ). 

[ಬುಗಬುಗ್ಯ 4 -ಅನೆ,] 

ಬುಗರಿ “ಬವರಿ” ನೋ. 

ಬುಗಿಯೂರ್‌ (ನಾ). ಒಂದಂ ಊರಿನ ಹೆಸರು : ಅನಕನ್ನಡೆಯೆ ಬ! 
ಸುರಾಂಗನೆಯೊಳ್‌ ನೆರೆದನಾತಗೆ ಕೊಟ್ಟ ಕಲ್ಲ ೫೫೫ ನಿಲಿವು ಬುಗಿ 
ಯೂರ ಪಾಲು (ಎಕ. ೬, ಶ್ರೀಂಣಾ. ೬೪-೬; ಸು. 930). [ಬುಗೈಿ ಊರ್‌] 

ಬುಗಿಲ್‌, “ಬುಗಿಲು (ನಾ). ೧. ಒಂದು ಅನುಕರಣ ಶಬ್ದ: “ಬುಗಿಲನೆ' 
'ಬುಗಿಲೆನ್‌' ಪರಾ, ಬುಗಿಲು: ೨. “ಚಿಂತೆ, ವೇದನೆ” (ಉಟೋ. 34). 

ಬುಗಿಲನೆ (ಅ). ಒಂದು ಅನುಕರಣಾವ್ಯಯ : ಒಲೆ ಬುಗಿಲನೆ ಹತ್ತಿ 
ಕೊಂಡಿತು (ರೂಂ), [ಬುಗಿಲ್‌ 4 -ಅನೈ) 

ಬುಗಿಲು "ಬುಗಿಲ್‌' ನೋ. 

ಬುಗಿಲೆನ್‌ (ಕ್ರಿ). ಬಂಗಿಲ್‌ ಎಂದು ಶಬ್ದಮಾಡು: ಮುಕ್ಕಣ್ಣನೆನಿಷ 
ಶಂಕರದಾಸಿಮಯ್ಯ ಸಿಟ್ಟುಕ್ಕಿ ಕಿಡಿಗಣ್ಣ ಬಿಡಲನಲ |ಬುಗಿಲೆನುತ ಬರೆ 
(ಗುರುತಾ. 5-56), 

ಬುಬ್ಬುಗಿಲೆಗ್‌ (ದ್ವಿರುಕ್ತಿ) ನ ಬು್ಬು[ಗಾಣ, ರ್ಬು]ಗಿಲೆನಲ್ಲೇಟುನ 

ಬಾಯ್ಗುಳಿನೊಗೆವರುಣಜಳಂಗಳೀಯೆ ಕ ಣ್ಸತಿಭಯಮಂ (ನೀಂ 
೧-34). 'ಬುಗಿಲ್‌ 4 ಎನ್‌] 

ಬುಗುಂಟು "ಬುಗುಟ್ಕು' ನೋ. 

ಬುಗುಂಟುವೋಗು (ಕ್ರಿ). ಬಾವು ಬರು; ಬೊಬ್ಬೆಯುಂಟಾಗು : 
ಅಲ್‌ಚಟ್ಟಿಂ ತಲೆ ಬುಗುಂಟುನೋದುದೆಬ ನಾಬ್ನುಡಿಯಂತೆ (ರರರ್ಣಿಕ್ಕು- 
೬೨). [ಬುಗುಂಟು  ( ಬುಗುಟ್ಕು) 4 ಪೋಗು( ಪೋ) 

ಬುಗುಟಿ "ಬುಗುಟ್ಕು' ನೋ: 

ಬುಗುಟ್ಟು, ಬುಗಟು. ಬುಗಟೆ, ಬುಗುಂಟು. ಬುಗುಟಿ, ಬುಗುಟ್ಟಿ, 
ಬುಗಂಡು (ನಾ). ೧. ಉಬ್ಬಿಕೊಂಡಿರುವುದು; ಊದಿಕೊಂಡಿರು 
ವುದುಃಉಬ್ಬು: ಒಪ್ಪಿದ ಕರ್ಪೆಸೆವಾ ಬೃಹತ್ಮು ಚಂ ಬುಗುಟೊದವಿರ್ದ ನಾಭಿ 
ಎ೬೬ ಪಲವೂ ಕರು ಕೆಲವುದುಪ್ಪುಗುರಾಗೆ ಗಚಾಳಿ ನಿಂದಿತಂ (ರೆತೀಕೋಶ. 
00-3). ೨. ಪೆಟ್ಟಿನಿಂದ ತಲೆ ಅಥವಾ ಮೈಮೇಲೆ ೪ ಬಿಂಟಾಗುವ 
ಊತ: 


ಬೋರೆ; ಗುಬುಟು: ಕೆದಜ:ದ ತಲೆಯ ತೊನೆವ ನಡೆಯ 
ನ ಕರಸ್ಫ! ಲದೆ. . : ಎಡಲದಬದಿಯೆ ತಟ್ಟಿನ ಮುಳ್ಳುವಜುಹಿನ 
ಕಂಠುಳ ಸೀಳು ಡು ನೋಡುವ ಜನರು ಬೆಜಗಾಗೆ (ಒಸಜ, ೩೨-೦೬೮); 
ನೆಗೆದ ಬುಗುಟದೆ ಹಣೆಯಲಿ (ಕುಷ್ಜಸ- 03-40); ಹೋ ತಲೆಬುಗುಟು 


ನೋವುತಿದೆ (ಕಶಕ 08-೭೬), ಬುಗಟು : ೨. ಆಗ ದುರ್ಯೋಧನನು 
೬ * ಮುಂದಕ್ಕೆ ಸಾಗಲು, ಗೋಡೆಯನ್ನು ಹಾದು ತಲೆಗೆ ಬುಗಟ್ಟು 
ಎಬ್ಬಿಸಿಕೊಂಡು £ಣ್ಮಲ್ಲಿ ಕತ್ತಲುಗೂಡಿಸಿದ್ದ ರಿಂ) ನೆಲಕ್ಕೆ ಕುಳಿತನು 
(ಕುಕಾಕೆ. ೩೬). ಬುಗಟೆ ; ೨. ತಲೆಗೆ ಭಾರಿ ಭಾರಿ ಬಂಸಟೆಗಳು 
ಬುದಿದ್ದವು (ಕೂ: ೦೦). ಬುಗುಂಟು :' ೨. "ಬುಗುಂಟ:ವೋಗು 


ಪರಾ. ಬುಗುಟಿ: ೨. ಎರಡು ಮೋಟಕರಂಗಳಿಂ ನಿಷ” ರದೊಳಾ 


ಬುಗುಟ್ಕು 


ಅಯ್ಯನ ಶಿರವನು . . . ಕುಟ್ಟುತಿರೆ ತಲೆ ಹಿರಿದು ಬುಗುಟಿಗಳೆದ್ದೊಡೆದು. 
ನೆತ್ತರು ಬಿಡದೆ ಜೋರನೆ ಸುರಿಯೆ (ಳ್ಳ. ೩6-25). ಬುಗುಟೆ: ೨, ಹಣೆಗೆ 
ಹೊಸ್ತಿಲ ಬಡಿದದ್ದರ ಪರಿಣಾಮವಾಗಿ ಬುಗುಟೆಯೆದ್ದಿದೆ (ನುಂಗಿತು, ೧೩೭): 
ಅದು ಅವನ ಹಣೆಗೆ ಬುಗುಟೆಯನ್ನೇ ಎಬ್ಬಿಸಿತು (ರಂಗರೋ- 3೬). 
ಬುಗುಡು: ೧. ತುಂಡಿಲ, ತುಂಡಿಭ-ಹೊಕ: ನಿಗುಂಡುಳ್ಳ 
(೫೬೧, ೪. "ಗುಬಂಟು' ಪರಾ. [ ದೇ.॥ ತೆಲು. ಬುಗಡ, ಬೊಗಡ] 

ಬುಗುಟ್ಕು "ಬೂಜ್ಮು' ನೋ. 

ಬುಗುಟೆ 'ಬುಗುಟ್ಕು' ನೋ. 

ಬುಗುಡ (ನಾ). ಬೊಜ್ಜುಹೊಟ್ಟೆಯವನು ; ಡೊಳ್ಳುಹೊಟ್ಟೆ 
ವನು ; “ಬುಗುಡಂ ತುಂದಿಳಂ'' (ಸ್ತು ೋ. ೭೩-೬5); "ಗ 
ಬ್ಯಬುತ್ತಿಗುಡಂ`' (ಪರಾಯತಿ, ೧೦೦-೪೫೬). 

[ಬುಗುಡು (ಲುಗುಟ್ಟು) + ಅ] 

ಬುಗುಡಿ, ಬುಗಡಿ, ಬುಗುಡೆ (ನಾ). ೧. (ಕಿವಿಯಲ್ಲಿ ಧರಿಸುವ) ಒಂದು 
ಬಗೆಯ ಆಭರಣ : ಮುತ್ತಿನ ಮೂಗುತಿ ಕೆತ್ತಿದ ವಾಲೆಯು ಇತ್ತರಾ 
ಬುಗುಡಿ . . . ಮುತ್ತಿನ ಹಾರವು ರತ್ನದ ಪದಕಾ ಅರ್ತಿಲಿ ನಾರಿಯಾ 
ಕುತ್ತಿಗೆಗ್ಹಾಕುತ (ಬಂಕ. ೬೩-0೬): ಕಡಗ ಪಟ್ಟಿಯು ಡಾಬು ಬುಗುಡಿ 
ಗೀರ್ಬಳ್ವೆಸರಿಗೆ ಚಿಂತಾ ಸರಪಣಿಗಳ ಜಡಜಾಕ್ಷಿಯರ್‌ ಧರಿಸಿ (ಸಿದ್ಧ. 
6-03); ನೆಗಡಿಯಂತಹ ಬೇನೆಯಿಲ್ಲ, ಬುಗುಡಿಯಂತಹ ಒಡವೆಯಿಲ(ಗಾರ)- 
೨. ಮಂಚದ ಕೀಲುಗಳನ್ನು ಜೋಡಿಸಲು ಅಳೆವಡಿಸುವುದಕ್ಕಾಗಿ 
ಉಪಯೋಗಿಸಂವ, ತಲೆಯ ಮೇಲೆ ಗುಬುಟು ಇರುವ ಮೊಳೆ ; 
ಗುಬುಟುಮೊಳೆ : ಇಂದ್ರನೀಲದ ಕಾಲು ಬಡಿಗಳಿಂಡ 
ಹೇಮದಿ ವಿರಚಿಸಿದ ಚೆಂದದ ಹಲಗೆಯಿಂ ಹೊಳೆವ ಮಂಚವನವನಂದು 
ಸಾರ್ದನು ರಾಗದಲಿ (ನಂ. ೨-೬೦). ಹ. ಔಷಧಕ್ಕೆ ಉಪಯೋಗ 
ವಾಗುವ ಬುಗುಡಿಯಾಕಾರದ ಹೂವು ಬಿಡುವ ಒಂದು ಬಗೆಯ 
ಮರ : ಉಗ್ಗೊಜಲೆ ಬುಗುಡಿ ಮಿಟಿಲೆಯ ಸುಗ್ಗಿಯ ಪತ್ರಂಗಸಿೊಡನೆ 
ಮರಿಚದ ಚೂರ್ಣಂ ಅಗ್ಗಳಮೊಂದಿರೆ ನಸ್ಮದೊ ಗ್ಗಲ್ಲದೆ. ವಿಷಹರಂ 
ವಲಂ ಪ್ರತ್ಯೇಕ (ಮುದ: ೭-63): ಕುರುಟಿಗೆಸೊಪ್ಪೈ, ಬುಗು: (ಪ್ಪ 
ಇವೆರಡನು ನಿಂಬೇಹಣ್ಣಿನ ರಸದಿಂದರೆದು ಬಡಿಯ ಕೊಡಲು ನರಿಯ 
ಹಲ್ಲು ತಾಗಿದ ವಿಷ ಶಮನವಹುದು (ಕೈದ್ಯಸಾ- ೫ 50ಓ); ಬುಗುಡಿ 
ಮರದ ಕಾಲುವೆ ಸುಕ್ಷೇತ್ರದಲ್ಲು ಲಿಂಗಮುದ್ರೇ ಸ್ಥಾ ಪೃದ ಮಾಡಿಸಿ ಕೊಟ್ಟ 
ಗದ್ದೆ (ಕ. ೫1, ಕಾಫಿಗೆ. ೬೦-೨8; 106%)- ಬುಗಡಿ : ೧. ಇಂರ್ಣಿಕಾ_ 
ತಾಳಪತ್ರಂ ೨ ಕಿವಿಗಿಟ್ಟುಕೊಳ್ಳುವ ವಾಲೆ, ಸರಪಣ್ಣಿ ಬುಸಡಿ 
ಮುಂತಾದದ್ದು” (೩ಣಂತಿ. ೧೯): ಹೊನ್ನೂವು ಗಾತ್ರಮುತ್ತಿನ ಬುಗಡಿ 


ಮ್ರುದ 


ಗರುವೆ ಕರ್ಣದಲಿಟ್ಟು . . . ಮುದ್ದು ಸುರಿವುತಲಿ (ಶಕ ೫. 00). 
ಬುಗುಡೆ : ೨. ಹುಣ್ಣಿಗೆ ಮದ್ದು : - ಅಡಕೆ. ಕಾಚು, ಈಶ್ವರಿ, 


ಬುಗುಡೆ ಬೇರು, ಅಕ್ಕಿಯ ರಸದಲ್ಲಿ ಮರ್ದಿಸಿ ಪೂಸುವುದು (ಏಜ ವ- ೦೬೦). 
ಬುಗುಡಿಅಂಚು, ಬುಗಡಿಯಂಚು ಎ ಬುಗುಡಿಯ ಆಕಾರದ ಚಿತ್ರ 
ಬರುವಂತೆ ನೆಯ್ದಿರುವ ಅಂಚು: ಪಾರೋತಿಗಾಗಿ ಬುಳಿಯಂಚಿನ 
ಎರಡು ಪಾಲ್ಫಾಟು ಸೀರೆಗಳು, ಲಚ್ಚನಿಗೆ ಬುಗುಡಿ ಅಂಚಿನ ಬಚ್ಚಕಾನೆ. 
ಇಷ್ಟನ್ನು ಕೊಂಡರು (ಕುರತು. 096); ಆಕೆ ಬುಗಡಿಖ: 
ದಳು (ಕತಿ), [ದೇ.॥ ತಮಿ. ಪ್ರಕುಟಿ, ಪುಕಿಟಿ, ಪೂಟಿ, ಪೊಕಿಟಿ; 
ತುಳು. ಬುಗುಡಿ; ತೆಲು. ಬುಗಡ, ಬೊಗಡ./ ಮರಾ. ಬುಗಡೀ] 
ಬುಗುಡಿಗೆ (ನಾ). ಒಂದು ಬಗೆಯ ಮರ : *ಶ್ರೋತ್ರಾಂಗೀ-ಬುಗುಡಿಗೆ” 
(ಓಂ, ೦೬೨). [ಬುಗುಡಿ] 
ಬುಗುಡು "ಬುಗುಟ್ಕು' ನೋ. 
ಬುಗುಡೆ "ಬುಗುಡಿ? ನೊ 


ನ ಸೀರೆ ಉಟ್ಮಿ 


೬೫೩೨ 


30 


40 


48 


ಬುಜ್ಜಯಿಸು 


ಬುಗುರಿ “ಬವರಿ' ನೋ, 

ಬುಗುರಿಮೊಲೆ "ಬೊಗರಿಮೊಲೆ' ನೋ. 

[ಬುಗ್ಗನೆ (ಅ). ಒಂದಂ ಆನುಕರಣಾನ್ಯಯ; ಕೂಡಲೆ; 

| ಹೆಗ್ಗುಡ್ಡದೊಲ್ಮಿಂದ ಪೆಟಲ ಮದ್ದಂ 

ತಂಗಜಂ ಬುಗ್ಗಿಯಾದಂ ಬಂ ನುರಿದು. (ಮಃ 
[ಬುಗ್ಸ್‌ 4 - ಆನೆ] 


ವೆಗ್ಗಳದ 


ಬೇಗನೆ; 
'ಗಿಗಿಡಿಯಿಂದಳಿದೆ ಹೆಗ್ಗೆ 
ಫ. 


03-೦೪): 


ಗ್ಯ ಗಳಿಗೇಲಿ ಪೋಪಾ। 
ಲ್ಲೊ ಪ್ರಾಣಿ (ಕರುಂ. 
ಮದ್ದಂ ಸುಡಲ್ಯಗ್ಗಿಗಿಡಿಯಿಂದ 
೪ಿದ ಹೆಗ್ಗೆ ನಂತಂಗಜಂ ಬುಗ್ಗಿಯಾದಂ ಬುದ್ಧ ನುರಿದು (ಕುಲೇ: ೦೨-೦೪). 
[ದೇ.॥ ತೆಲು. ಕೋಲಾ. ಬುಗ್ಗಿ ; ಗಡಬ. ಬುಗ್ಗಿ ಭೂವಿು] 


ಬುಗ್ಗೆ (ನಾ). ೧. ನೀರು ಉಕ್ಕುವಿಕೆ. ೨. ನೀರು ಉಕ್ಕುವ ಸ್ಥಳ: 


ಜ್ಯೊಂಡು 


0-633); 


ಹೆಗ್ಳುಡೆ ದೊಲ್ಮಿಂದ ಪೆಟಲ 


ವ್ಯಕ್ತವಾಗುತ್ತದೆ (ಕಂಇ. ೬-೦೬೪) ; ನೀರಿಲ್ಲದೆ 
ಬಾಯಾರಿ ಮೈಲುಗಟ್ಟಲೆ ಮರಳುಗಾಡಿನಲ್ಲಿ ಓಡುವವನಿಗೆ ದೂರದಲ್ಲಿ 


ನೀರಿನ ಬುಗ್ಗೆ ಯನ್ನು ಕಂಡ: (ಶ್ರತಾಶ. ೩೨); ಸೀಳು, 


ಹೇಗಿರುತ್ತೆ ? 


ಒಃ ಬುಗ್ಗೆ ಯುಕ್ಕುವೋಲ್‌ ಮೂಡಿ ನಿರ ದೆ, 
ಕಿಳ್ತೆಸೆದು ಈ ವೇಷಮಂ (ಶ್ರೀರಾನಸ, ೨೮೮-೯೭). 


[ದೇ.॥ ತಮಿ, ಪಕ್ಮೈಃ ಪೊಮ್ಮೈ ; ತೆಲು, ಬುಗ್ಗ] 
ಬುಚಡ, ಬುಚ। (ನಾ.) ಸ್ತ್ರೀಯರ ಕೇಶರಚನೆಯಲ್ಲಿ ಒಂದು ಪ್ರಕಾರ; 
ತಲೆಯ ಕೂದಲನ್ನು ಒಟ್ಟಿಗೆ ಸೇರಿಸಿ ಹಾಕಿರುವ ಗಂಟು: ಎಣೆ 


ಗಂಟು: ಆ ಬುಚೆಡ, ಬೈತಲ, ಸೀರೆ, ಸೆರಗು, ರಂಭೆ ಅಂತ ೬೪ 
ಕೊಂಡಾಳ . ತಬು ಅಡುಗೆಮನೆ: ಇನ್ನೂ 
ಆರದೆ ಇದ್ದ ತನ್ನ ಕೂದಲಿನ ಬುಚಡ ಕಟ್ಟುತ್ತ ವತ್ಸಲೆ 


ಬುಚಡೆ: ಅವಳು ತನ್ನ ನೀಲಾಲಕಗಳನ್ನು ಚಿನ್ನಾಗ 
ಚಮತ್ಕಾರ; ಗ ಕಾಣುವಂಥೆ 'ಬುಚಡೆ` 
(ತೊಳೆವ. ar). [ «ಮಕಾ. ಬುಚಡ. ೩ 


ಬುಚಡೆ "ಬುಚಡ' ನೋ. 
ಬುಜಗೇಸ್ವರ (ನಾ). 


ಬುಜಗೇಸ್ವರದೇವಲಗೆ ಯೆರಡು ನಂದಂದೀವಿಗೆ ಮೂಳು 
ಉಪಾರಳುಂ ಸಸ ಗಸ ಭೊಮಿ (ಎಕ. 19 (1), ಜಮಂ। 
೯೭೧0 16ನಡೆ: ಶತ) - [ಆಸಂ. ಭುಜಗೇಶ್ವರ ] 
ಬುಜರೂಕ (ನಾ). ತಿಳಿದವನು; ಅನುಭ. ಹಿರಿಯ: ನಮ್ಮಲ್ಲಿ 
ವೃದ್ಧ ರಹೀಮನಂಥ ' ಬುಜರೂತ ' ರಾದ ಜನರು ಕೆಲಕೆಲವು ಪ್ರಸಂಗ 
ಗಳಲ್ಲಿ ತಮ್ಮ ಗಿಡಮೂಲಿಕೆಗಳ ಜ್ಞಾನದಿಂದ ಎಷ್ಟೋ ಜೈವಿಗಳನ್ನು 


ಉಳಿಸಿದ್ದು ಪ್ರಸಿದ್ಧವಿದೆ (ಶ್ರೀನು. ೭೬), 

[ ಮೇರಾ. ಬುಜರೂೂ. 

ಹಿಂ. ಬಂಖಂಗ್‌: ೨, ಪೂರ್ವಿಕ ; 

ಬುಜ್ಜಣಿ `ಬುದ್ಧಲಿ' 
ಬುಜ್ಜಣಿಗೆ *ಬುದ್ದಲಿಕೆ: ನೋ. 

ಬುಜ್ಜಯಿಸು, ಬುಜ್ಜವಿಸು (ಕ್ರಿ). 

ನದಿಗಳೆಡೆವೊಕ್ಕು 


ಬುಜರೊಗ್‌. ಬುಜರುಕ 


ಹಾರ, 


ನೋ. 


ಗದು (ನಂಂರ- ೬-0೩೭) ; 


'ನೆನೆವ ರತಿಯೊಳ 


ಸಗ್ಗದ ಸುಖಕ್ಕಕ್ಕೆಯಿನ್ನುತಂ ವಿಟನೊಪಃ 


ಯಿಸಿ 


ತಾನೆ: 


0). ಬಾಜ್ವವಿಸು: ಜ್ವವಿದು 
ನ p 


ನೆರೆವುತಿರ್ದಂ (3ರ: 


ದು ಬಸೆವಂ 


ಬುಜ್ಜವಿಸು 


ಪೇಳಲ್ಕೆ : ರಂಯಂ ಲಜ್ಜೆಯಂ ನಾಚಿಕೆಯನುಳಿದಾಗಲಿ ಎನುತ ಬಂದು: 
(೫4. ೨3-49), ಬಾಳೆಮಾನ್ಸಣ್ಣಬಳೆ ಮುಳಿಯದಿರು ನೀನೆನುತ್ತಾಳ 
ಗೊಳುತುಂ ಚದುರನಂಗನೆಯ ಬುಜ್ಜವಿಸಿ ಮೇಳಮಂ ಮಾಡುತಿರೆ (ಉನತಂ. 
೬-೨೮) [ *-ತೆಲು, ಬುಜ್ಮಗಿಂಚು, ಬುಜ್ಮೆಗಿಂಚು] 

ಬುಜ್ಜವಿಸು "ಬಂಜ್ಹಯಿಸು' ನೋ. 

ಬುಟೆ (ನಾ). ಎತ್ತಿನ ಗಾಡಿಗಳಿಗೆ ಹಾಕಿರುವ ಹಲಗೆ : ಯಾವ ಗಾಡಿಗೆ 
ತೋಳು ಇಲ್ಲ, ಯಾವುದರ ಬುಟಿವು ಮುರಿದುಹೋಗಿದೆ. . .ಎಂದು] 
ಅದನ್ನೂ ಗಟ್ಟಿಯಾಗಿ ಕೂಡಿಸಿದನು (8೪2. ೦೬೭). [*- ಮರಾ. ಬುಟೀ) 

ಬುಟೇದಾರಿ 'ಬೂಟಾದಾರಿ' ನೋ. 

ಬುಟ್ಟ "ಬೂಟಾ' ನೋ. 

ಬುಟ್ಟಲ (ನಾ). ಬುಟ್ಟಿ ಮುಂತಾದುವುಗಳನ್ನು ಮಾಡುವವನು; 
ಬುಟ್ಟಲರು, ಅಂದರೆ ಗಟ್ಟಿಗಳನ್ನು ಮಾಡುವವರು (ಕರೆ. 333). 

[ ಬುಟ್ಟಿ ( ಎಪೆಟ್ಟಿ) 4 ಎ ಅಲ್‌ + -ಅ್ಯ] 

ಬುಟ್ಟಾ 'ಬೂಟಾ' ನೋ. 

ಬುಟ್ಟಿ 'ಪಟ್ಟಿ' ನೋ. 

ಬುಟ್ಟಿಗರಗೆಲೆ (ನಾ). ಒಂದು ಬಗೆಯ ಸಸ್ಯ; ಸಣ್ಣುದಿಪ್ಟೆ, ಬುಟ್ಟಿಗರಗೆಲೆ 
(ನೈ 8ಗಿ, ೪0-೮೦೦)- [ಬುಟ್ಟೈ-/-ಗರಗ್ಳು (-ಆಗರುಗ)-- ಎಲೈ) 

ಬುಟ್ಟಿಯುಡಿಪ್ಪೆ (ನಾ). ಒಂದು ಬಗೆಯ ಸಸ್ಯ: ಫಾಲ್ಸ, ತಡಸಲಿ, 
ಬುಟ್ಟಿಯುದಿಪ್ಪೆ, ಜಾಣ (ಕ್ಕ: 90-606). [21 

ಬುಟ್ಟೆದಾರ “ಬೂಟಾದಾರಿ' ನೋ: 

ಬುಟ್ಟೆದಾರಿ 'ಬೂಟಾದಾರಿ' ನೋ. 

ಬುಟ್ಟೇದಾರಿ `ಬೂಟಾದಾರಿ' ನೋ. 

ಬುಡ (ನಾ). ೧. ಮರದ ಕಾಂಡದ ಅಡಿಭಾಗ; ಬೊಡ್ಡೆ : ತೊಟ್ಟ 
ಬಿಟ್ಟ ಹಣ್ಣಿಂಗೆ ಮತ್ತಾ ಬುಡದಾಸೆಯೇಕೆ (495- 1, 3-6); 
ಅನಿಲಜನು. . .ಬಳಲಿ ಬೆವರುತ ಬಳಿಕ ಬಂದಾ ಮರದ ಬಃ 
ಹಿಡಿದು ಕುಳ್ಳಿದನು (ಸುಳಕ- ೦೬-೦೩) ; ಸಿಡಿದು ಹಾದ ಪಸ್ತ್ರಮುಬೆ; 
ಬುಡ [5990" ಗಿಡು] ಸಹಿತ ಬಲುಮರ ಧರಾತಳಕುಡಿದು ಬಿದ್ದವು 

೨. ಅಡಿಭಾಗ; ತಳಭಾಗ; ಮೂಲ: 


20 


(ಕೂರರಾ, ೧-೦೦-೦೪). 
ಸಕಲ ಸ್ಥಾವರ ಚರ ಘಟ ಬುಡಾದಿಗಳೆಲ್ಲಕ್ಕೆ ಪೃಥ್ವಿಯಿಂದವೇ 
(ಕೋನ. ೨೮೪-೩) ; ನನ್ನ ಬುಡಕ್ಕೆ ನಾನೇ ಕೊಡ್ಲಿಯನ್ನು ಹಾಕಿ] 
ದಂತಃಯಿತು! (6, ೫). ೩- ಪಂಶ; ವಂನೆತನ: ಲ 
ಭೂಮಿಯ ಸಿಂಗಾಪುರದ ಗಿರಿಭೆಟ್ಟಿರ ಬುಡದವರಿಗೆ ನಡದು ಬಂತು| 
(ಕಂ. ೦೮, 06-00೬ ;,14೧): ೪. ಹತ್ತಿರ; ಸಮಾಪ: 
ಒಡೆದು ಕೆಡಿಸಿದೆ ಪಾಪಿ ನೀನು ನಿನ್ನಯ ಸವತಿ ಬುಡದಿಯೈನೂರು] 
ಸಂವತ್ಸರಂ ದಾಸಿಯಾಗೆಡೆಬಿಡದೆಯಿರುಯಂದು ಶಾಷಪಮಂ ಕೊಟ್ಟ] 
ನರುಣನು (ತುರಂಗ. ೩-೦೫) - 

ಬುಡಕ್ಕೆ ನೀರು ತಿದ್ದು ಎ ಸಮೂಲ ನಾಶಮಾಡು: ಅವನು ಬು! 
ನೀರು ತಿದ್ದಿದ (ಕೂ). ಬುಡನಾಶ - ಬೇರುಸಹಿತವಾಗಿ ಆಗು: 
ನಾಶ ; ಸಂಪೂರ್ಣನಾಶ : ಮರ್ಯೋಧನನೊಬ್ಬನ ಅಕೃತ್ಯದಿಂ: 
ಕ್ಷತ್ರಿಯರು ಬುಡನಂಶವನ್ನೆ ಮತಲಿಧಾರೆ (ಕೃಪಾರೀ- ೦೬೦). 
ಭದ್ರವಿರು-ಗಟ್ಟಿಯಾದ ತಳಹದಿ ಇರು.._ಆಧಾರವಿರು : ಭಂರತದ| 
ಅಸಂಖ್ಯಾತ ಯುವಕರಂತೆ ನನಗೆ ಬುಡ ಭದ್ರವಿಲ್ಲ (ಕೂಸ. ೨೪೮). 
ಬುಡಮುಟ್ಟಿ, ಬುಡಮಟ್ಟ-೧. ತಳದ ವರೆಗೂ; ಕೆಳಭಾಗದ ವರೆಗೊ: 
ಕಾಮನುಯೆರಗಿ ಒಡನೆಯೆರ್ದೆಯ ಕ್ರೂರದಾರೆಯ ಕಠಾರಿಯಂ ಬು: 
ಮುಟ್ಟ ತಿವಿಯಲು (ಕರನೋ, 0೨-60). ೨. ಸಂಪೂರ್ಣವಾಗಿ: ಬಡ| 
ತನದ ಬುಡಮಾಟ್ಟ ಕೀಳ ಬನ್ನಿ (44೧6. 3೮-3) ದೇವಾಲಯಗಳನ್ನೆಲ್ಲಾ 


95 


ಕೈ 


೬೫೩೩ 


ಬುಡು 


ಬುಡಮಟ್ಟ ಕಿತ್ತೊಗೆಯಬೇಕು (ಬಕ್‌. ೬). ಬುಡ ಮೇಲಾಗು 
ಅಡಿ ಮೇಲಾಗು ; ತಲೆ ಕೆಳಗಾಗು: ಭುಜದ ಸೋಂಕಿಗೆ ಭೂರಿಭೂಜ 
ಪ್ರಜವು ಬುಡ ಮೇಲಾದವು (ಕ46ಣ. ನ. ಮನೆಯೇ ಬುಡ 
ಮೇಲಾದಂತೆ ಅವಳಿಗೆ ಭಾಸವಾಯಿತು. (ಹಳ್ಕಹಾ. 00೭). ಬುಡ ಮೇಲು 
ಅಡಿಮೇಲು ; ತಲೆಕೆಳಗು: ಕೆಟ್ಟಿಲ್ಲ ಧರ್ಮ ಹುಟ್ಟಿಲ್ಲ ಧರ್ಮಂತ 
ಬಂದಿಲ್ಲ ದೇವರೂ ಇರಲಿ ಬುಡ ಮೇಲು! (68೪. ೪೯-೦೨). ಬುಡಮೇಲು 
ಮಾಡು - ಅಡಿಮೇಲು ಮಾಡು ; ತಲೆಕೆಳಗಂ ಮಾಡು: ದಾನವರು 
ಆಧುನಿಕರಾಜಕೀಯತಂತ್ರದಂತೆ ಅವರ. ನಾಟಕಪ್ರಯೋಗಗಳನ್ನು 
ಬುಡಮೇಲು ಮಾಡಿದರು (| ಪ್ರವರ: 0೬); ಲಾರ್ಡ್‌ ಕೇನ್ಸ್‌ರ ಪ್ರತಿಪಾದನೆ 
- ವೈಯಕ್ತಿಕಸ್ವಾತಂತ್ರ (ತತ್ತ್ವವನ್ನು. ಬುಡಮೇಲು ಮಾಡಿತು. 
(ಕವಿಕೋ. 1. ror) 
[ದೇ. ॥ ತುಳು ಡೆ, ಬುಡೊ; ತೆಲು. ಬುಡ. ! ಸಂ. ಬುಧ್ಗೆ] 
ಬುಡಕಟ್ಟು (ನಾ). ೧. ಸಸ್ಯಗಳ ಬುಡದ ಸಂತ್ತಲೂ ಹಾಕುವ ಮಣ್ಣಿ ನ 
ರಾಶಿ: ಜೋಶಿಯವರು, ತೆಂಗಿನ: ಮರದ ಬುಡಕಟ್ಟನ್ನು ಸರಿ 
ಮಾಡಲು ಕೈಯಲ್ಲಿ ಹಿಡಿದ ಕುಣುರಿಯ ಕಾವಿನ ಮೇಲೆ ತಮ್ಮ ಸೊಂಟವನ್ನು 
ಅನಿಸಿ... ಕೇಳಿದರು (ಮೂರ, ೩೦): ಪಿ. ಮೂಲ; ಉತ್ಪತ್ತಿಸ್ಮಾನ: 
ತಮಿಳು ಮಾತ್ರ ಮೂಲತಃ, ಅದೇ ಬುಡಕಟ್ಟಿನದುದರೂ ತನ್ನ ವ್ಯಾಕರಣ 
ವನ್ನು ಪ್ರಶ್ಯೇಕವಾಗಿ ನಿರ್ಮಿಸಿಕೊಂಡಂತೆ ವರ್ಣಮಾಲೆಯನ್ನೂ ಪ್ರತ್ಯೇಕ 
ವಾಗಿಯೇ ನಿರ್ಮಿಸಿಕೊಂಡಿತು (೫೫೫: 003), ೩. ಅಡಿಪಾಯ ; 
ತಳಹದಿ ; ಬುನಾದಿ: ಇಂಥ ವ್ಯಕ್ತಿಗಳು, ಇಂಥ ಮನೆತನಗಳು ಹೆಚ್ಚು 
ಹೆಚ್ಚು ಅದಂತೆ ಸಮಾಜದ ಬುಡಕಟ್ಟು ಭದ್ರಮಗುತ್ತದೆ (ಶಂಕ. 6 
ಮಖಕ್ನುಂ) ; ನಮ್ಮ ಸಮಾಜದ ಬುಡಕಟ್ಟು ಅದಿಶುತ್ತಿರುವುದರಿಂದ ಆದರ 
ಮೇಲೆ ನಾವು ನಿಲ್ಲಿಸಬೇಕೆಂದಿರುವ ಸ್ವರಾಜ್ಯಮಂದಿರವು ಸುಸ್ಥಿ ರವಾಗಿ ಎಂದೂ 
ತಾಳಿ ಬಾಳಲಾರದು (ಯುಕ್ತ. ಇ). ೪. ವಂಶ; ಕುಲ; ಮನೆತನ: 
ಈತನು ಅರೇಬಿಯದ ಕುರಾಯಿಷ್‌ ಬುಡಕಟ್ಟಿಗೆ ಸೇರಿದವನು (೩೫೦3, 0); 
ಇದರ ಜೊತೆಗೆ ನಾನಾ ಬುಡಕಟ್ಟಿನ ಜನರ ಸಂಪ್ರದಾಯಗಳೂ ದೇಶಾಚಾರ 
ಗಳೂ ಸೇರಿಕೊಂಡುವು (ಅಕನ. 146) ; ಒಂದು ದೇಶದಲ್ಲಿ ಬೇರೆ ಬೇರೆ: 
ಬುಡಕಟ್ಟುಗಳ ಜನರು ಒಟ್ಟುಗೂಡುವುದರಿಂದ . . . ರಾಷ್ಟ್ರಶೀಲವು ಒಟ್ಟಿನ. 
ಮೇಲೆ ಮಾರ್ಪಡುತ್ತದೆ (ಕ್ರಯಾಶಿ- 08)... [ಬುಡಕಟ್ಟು] 


39[ಬುಡಕ್ಕನೆ (ಅ). ಒಂದಂ ಅನುಕರಣಾವ್ಮಯ : ಆ ಭಾಗದಲ್ಲಿ ಒಳಗಡೆ 


ನೆಲವು ಮೃದುವಾಗಿರುವುದೆಂದು. . * ಬುಡಕ್ಕನೆ ಅಲ್ಲಿ ಧುಮಃಕಿದನು 
(ಉ೩ಬೂ, ೬೦) - [ ಬುಡಳ್ಳ್‌ 4 - ಅನ್ನೆ] 


ಬುಡಬುಡಕೆ ಬುಡುಬುಡಿಕೆ' ನೋ. 


ನೋ. 


ಬುಡಬುಡಿಕೆ "ಬುಡುಬುಡಿಕೆ? 
ಬುಡಮೆ "ಬಂಡುವೆ' ನೋ. 


ಬುಡವಳತಿ (ನಾ)- ಅಳಿಯಸಂತಾನದ ನಿಯಂಮವನ್ನು ಪಾಲಿಸು 


ತ್ತಿರುವ ವಿಧವೆ: (ಸಂಗಣ್ಣ ೦೬೮): 
[?./ತುಳು. ಬುಡೆದಿ, ಬುಡೆತ್ತಿ, ಬೊಡೆದಿ, ಬೊಡೆತ್ತಿ ಇ ಹೆಂಡತಿ ಬುಡ 
ದಾರೆ ಎ ವಿಧವೆಗೆ ಮಾಡುವ ಮರುಮದುವೆ, ಮರುಮದುಬೆಯಾದವಳು] 


ಬುಡಿಗೆ “ಪುಡಿಕೆ' ನೋ. 
ಬುಡು (ನಾ). ಒಂದಂ ಅನುಕರಣ ಶಬ್ದ; ಬಲಗೈಯ ಹತ್ತಿರ ಆಗಾಗ್ಗೆ 


“ಕುಡು, ಬುಡು” ಎಂದು ಬಾರಿಸುವ ಚಿಕ್ಕ " ಡವರುವಾದ್ಯ' ಟೊಂಕ 
ನೆ.ತಾಡುತ್ತಿತ್ತು (ಶಂಸಾ- 4): 

ಬುಡುಬುಡು (ದ್ವಿರಂಕ್ತಿ) : ಮರುದಿನ ಬುಡುಬುಡಿಗನೊಬ್ಬ 
* ಬುಡುಬುಡು' ಎಂದು. ತನ್ನ ದುಡಿಯನ್ನು ನುಡಿಸುತ್ತ ಸುಂದರಪುರದಲ್ಲಿ 
ಕಾಣಿಸಿಕೊಂಡನು (ಕರಬ. 60)- 


ಬುಡುಕೆ ೬೪೩೪ ಬುತ್ತಿಯಿಡು 
ಬುಡುಕೆ " ಪುಡಿಕೆ' ನೋ- ಕಾಯಿ (ಮೈ. 3೬೨೯೮೮) : ಬುಡಮೆಕಾಯಿ, ಹಾಶ್ಮೆಕಬಳ್ಳಿ (ನಂ: 
ಬುಡುಜಾಗನಗಡ್ಗೆ (ನಾ). ಔಷಧಕ್ಕಾಗಿ ಉಪಯೋಗಿಸುವ ಒಂದು ೨೬-೪೮೪). [4-ತೆಲು, ಬುಡಮ, ಬುಡುದು] 
ಬಗೆಯ ಗಡ್ಡೆ ಮತ್ತು ಭೂವಿಂಯಿಂದ ಸ್ವಲ್ಪ ಮಾತ್ರವೇ |ಬುಡ್ಡಗ (ನಾ). ಒಂದು ಕ್ಷುದ್ರದೇವತೆಯ ಹೆಸರು: ಎಲ್ಲರು ದಾಟುವ 
ಮೇಲಿದ್ದು ಸದಾ ಹೂವು ಬಿಡುವ ಅದರ ಬಳ್ಳಿ: (೪) ಹೊಸ್ತಲು ಬುದ್ಧಗನು ಕಲ್ಲು ಮೂರರಿಂದ ಕೋಟದ ಹೆಬ್ಬಯ್ಯಾ . . , 


[ಆ ಬುಡ್ಕ 4+ ಎ ಜಂಗಗೆಡ್ಡೆ] 
ಬುಡುಬುಡಿಕ (ನಾ). ಬುಡುಬುಡಿಕೆಯನ್ನು ಬಾರಿಸುವವನು : 
ವಿಚಿತ್ರವೇಷದ ಆ ಪ್ಯಕ್ತಿ ಬುಡುಬುಡಿಕನೆಯುದನ್ನು ನಮ್ಮ ವಾಚಕರಿಗೆ 
ಬಿಚ್ಚಿಹೇಳುವ ಅವಶ್ಯಕತೆಯಿಲ್ಲ (ತಸ. ೪)- ' ಬುಡುಬುಡಿಗ” ಪರಾ. 
ಕೆ+ ಅ] 
ಬುಡುಬುಡಿಕೆ, ಬುಡಬುಡಕೆ, ಬುಡಬುಡಿಕೆ, ಬುಡಂಬುಡುಕೆ (ನಾ): 
೧. ಡವಂರುಗದಂತಹ ಒಂದು ಬಗೆಯ ಚಿಕ್ಕ ವಾದ್ಯ 
ಜನತಾ ಬುಡುಬುಡಿಕೆ ಬಾರಿಸುತ ದೇಶದ ಭವಿಷ್ಯವನು ಸಾರಬಲ್ಲ 
(ತೆಂಕು. 36-00) ; ಗ್ರಾವಿಸಾಣರಿಗೆ ಬುಡುಬುಡಿಕೆಯೆವನು ನುಡಿಯುವ 
ಶಕುನದ ಬಗ್ಗೆ ಅಪಾರವಾದ ನಂಬಿಕೆ (86. 0೩0). ೨. ಸಂಳ್ಳು; 
ಅಸತ್ಯ: (9. ೩. (ಆಲಂ) ಸತ್ವವಿಲ್ಲದುದು ; ಚೈತನ್ಯರಹಿತ 
ವಾದಂದು ; ಹುರುಳಿಲ್ಲದುದು; ಬರಿಯ ಬುಡುಬುಡಿಕೆಯೆಂಥ 
ಯಶಸ್ಸನ್ನು ಕಟ್ಟಿಕೊಂಡು ಏನು ಮಾಡಬೇಕು (ಉರು. 003). ಬುಡ 
ಬುಡಕೆ : (೪). ಬುಡಬುಡಿಕೆ : ೧. ಡಮರಃ, ಮಡ್ಡುಃ, ಡಿಂಡಿಮ, 
ರುರರ್ಭರಃ, ಮರಳ, ಪಣವಃ. _೬ ವಾದ್ಯಪ್ರಭೇದಾಃ- ಈ ೬ ಶಬ್ದ 
ಗಳೂ ಕ್ರಮವಾಗಿ ಬುಡಬುಡಿಕೆ, ಡಿಕ್ಕಿ: ಡಿಮಕಿ* ರಾಯಿ, ಮದ್ದಳೆ. 
ಗೋಮುಖಾದಿ ವಾದ್ಮಗಳೂ ಉಂಟು (ಸ್ಯಾಂ. ೫೫) : ಬುಡಬುಡಿಕೆ... 
ಸಣ್ಣ ಡಮರು (ಐಾನಕೋ- 34): ಸಿ. ಕೀರ್ತಿ ಅಪಕೀರ್ಶಿಗಳು ನನಗೆ 
ಬುಡಬುಡಿಕೆಯಂತೆ ಎಂದೆನ್ನಿಸುತ್ತದೆ (ಸ್ಮ. ೪೪): ಬುಡುಬುಡುಕೆ : 
೪. ಒಂದೇಸಮನೆ ಮಾತನಾಡುವಿಕೆ ; ಗಳಹುವಿಕೆ: ತಂಬೂರಿ 
ಇಲ್ಲದೆ ಹೋದರೆ ನನ್ನ ಪೀಕಲಾಟದ ಬುಡುಬುಡುಕೆ ಹೇಗೆ ನಡೆಯಬೇಕು ? 
(ಕೃರಾಕೆ- ೦೭) - [.-ತೆಲು, ಬುಡುಬುಡುಕ್ಕ, ಡುಬುಡಕ್ಕ] 
ಬುಡುಬುಡಿಗ (ನಾ). ಇಬಂಡುಬುಡಿಕ : ಮರುದಿನ ಬುಡುಬುಡಿಗನೊಬ್ಬ 
*ಬುಡುಬುಡು' ಎಂದು ತನ್ನ ದುಡಿಯನ್ನು ನುಡಿಸುತ್ತ ಸುಂದರಪುರದಲ್ಲಿ 
ಕಾಣಿಸಿಕೊಂಡನು (ಕರ್ಣನ. ೮). [ಆಬುಡುಬುಡಿಕ] 
ಬುಡುಬುಡಿಸು (ಕ್ರಿ). ಬುಳುಬುಳು ಎಂದು ಶಬ್ದಮಾಡು: ಎಜಗಿದರನಿ 
ಘಾತಮುಷ್ಟಿಯ ಬಿಜುಬಿನಲಿ ಬುಡುಬುದಿಸಿ ನೆತ್ತರಿಸೊಆತೆ 
'ಹಾಯ್ದಾದು ವದನದಲಿ ನಾಸಿಕದ ನಾಳದಲಿ (ಕರರ: 5-5-49) ; ಬುಡು 
ಬುಡು£ಡಿ3 ಪೇಜ್‌ನಿಂದಮರೆಗರ್ಚಿದ ನಾಲಗೆ ಬಿಟ್ಟ ದಿಟ್ಟಿಗಳ ನಡುಗುವ 
ಮೆಯ್‌ ... ಕಡೆವಾಯ ಎೀಳೆವೆರಸುಬ್ಬಸದಿಂದೊಳಲುತ್ತೆ ಜೀವಮಂ 
ಬಿಡುವ ಮಹಾಮೃಗಂ ವರುಣಮಂ ಪಿಡಿದಿತ್ತದು ತದ್ವನಾಂತದೊಳ್‌ 
(ಳ್ಳ. ೨೭-6೩) ; ನಾಸಿಕದಲ್ಲಿ ಬುಡುಬುಡಿಸಿದುದು ಶ್ರೋಣಿತ ಚಿ. 
ಭೂತಳಕೆ (100೫: ೨೨.೩೦). 
[ಇಬುಡು + -ಇಸ್ಕು] 
ಬುಷುಬುಡುಕೆ “ಬುಡುಬುಡಿಕೆ” 


ಸು' ಪರಾ. 


“ಬುದುಬಂದಿಸು' ಪರಾ. 


ಬುದ; 


ನೋ. 

ಬುಡುಮೆ, ಬುಡಮೆ (ನಾ). ಸೌತೆಯ ಜಾತಿಗೆ ಸೇರಿದ ಒಂದು 
ಬಗೆಯ ಬಳ್ಳಿ ಮತ್ತು ಅದರ ಕಾಯಿ: ಕೆಕ್ಕರಿಕೆ: ಹಾಲ್ಮೆಕ್ಕೆ : 
“ಚಿತ್ರಾ, ಗವಾಕ್ಷೀ, ಗೋತುಂಬಾ- ೩ ಹೆಮ್ಮೆಕ್ಕೆ ಹೆಸರು. ಉಧ್ರರಿಃ 


ಬುಡುಮೆಕಾಯಿಯೆಂತಲೂ 


¢ 


ಬ್ಲುಗಳಿಗೆ ಪಿಲ್ಲಪಾಪರಚಿಟ್ಟುಯೆಂಶಲೂ 
ಹೇಳುವರು” (ಸರ್ಗಾಂತಿ- ೦೪೮); 2 
ಪಲ್ಯ, ಸಾವೆಯಕ್ಕಿಯನ್ನ, ನವಣೆ 


ಅರಸುತನದ ಕನ್ನ (ಉನನ- ೨3-/ 


ಪೆಳದೆಯ, ಬುಡುಮೆಯ, 


ಪಾಯಸ: ಉಂಡರು ಏನ? 


೫೩ 


88 


ಎಲ್ಲ ನಾನಾಕದಾ ಕಳ್ಳದೇವತೆಗಳ ನಿಲ್ಲದೆ ಒಲಿಸಿದರು (ಏಳು. 86-2)- 
[ಬುಡ್ಡ 34. ಎಗೃ] 
ಬುಡ್ಡಿ «ಬುರುಡೆ' ನೋ. 
- ಒಂದು ಬಗೆಯ ಗಿಡ: *ಕರಿಬೀಜದ ಬುಜ್ಡೇಗಿಡ (44.96). 
| ಇಡ್ಡೆ' ಪರಾ. [ಇತೆಲು, ಬೊದ್ದ 
ಬುಡ್ಡೆಜಾಲಿ (ನಾ). ಒಂದು ಬಗೆಯ ಜಾಲಿಗಿಡ: ಬುಡ್ಡೆಜಾರಿ, 


ಕೊಡೆಮುಳ್ಳುಜಾಲಿ, ಹೊಡೆಜಾಲಿ (ಲ್ನ 3-06): 
'ಬುಡ್ಡೆ*ಜಾಲ್ಮಿ,/ ತೆಳು. ಬುಡಜಾಲ 
[ಬುತ್ತಿ (ನಾ). ೧. ಪ್ರಯಾಣಕಾಲಕ್ಕಾಗಿ ಕಟ್ಟಿ ಸಿದ್ಧಪಡಿಸಿದ 
ಮೊಸರನ್ನ, ರೊಟ್ಟಿ, ಕಲಸನ್ನ ಮೊದಲಾದ ಆಹಾರ : ಪಾಥೇಯ ; 
ತಾಂ ಜರೆಯ ಗೊತ್ತು... ಜೀವದ ಸೆಜಕಿವನೆ ಜವನೆಂಜರಿಸಿದ ಬುತ್ತಿ 
ತನುವೆನಿಪ್ಟೆದು ಪುಸಿಯೇ (ತಂತ್ರ ಫೆ: ೦0-000); ಬಿಡದೆ ಬುತ್ತಿಯನೊಂದು 
ಕೈಯಲಿ ಹಿಡಿದು ಬಂದನು ದೈತ್ಯನಲ್ಲಿಗೆ ಭೀಮ ಬೆ:ಗದಲಿ (ಹತರ. 34-೬4); 
ಬುತ್ತಿಯನ್ನವನಾರೋಗಿಸಿಯಾ ತೊಲಕಿಯೊತ್ತಿನ  ಬರಕೆ. ನಡೆದರು 
(563: ೩೩-೬೩) : ನಾಯಿ ತಲೆ ಮೇಲಣ ಬುತ್ತಿಯ ಹಾಗೆ (ಉಂ). ೨. 
ಕೂಡಿಟ್ಟುದು ; ಸಂಚಿತವಾದುದಂ ; ಸಂಗ್ರಹ: ಕೊಟ್ಟದ್ದು ಕೆಟ್ಟಿತೆನ 
ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ (ಸರ್ಶತ್ವ- ೩೦೭) ; ಸಗ್ಗದವರಿಗನೇಕ 
ಪುಣ್ಯದ ಬುತ್ತಿ ತೀರಲು ನೂಕುವರು, ಭೂತಳಕೆ (ಕಾರಿ. ೨೦-೨೨), 
೩ ಚಿಣ್ಣೆ ಕೋಲಾಟ, ಚೆಂಡಾಟ ಮೊದಲಾದ ಆಟಗಳಲ್ಲಿ ಹಾರಿ 
ಬಂದ ಚಿಣ್ಣಿ, ಚೆಂಡು ಮೊದಲಾದುವನ್ನು ಹಿಡಿಯುವುದು; ಆಯ್ಕ 
ಕಾಳಿಗೆ ಬುತ್ತಿ ಕೊಟ್ಟು ಆಟವನ್ನು ಕಳೆದುಕೊಂಡನು(ಕಳು. ೧೪). "ಬುತ್ತಿ, 
ಹಿಡಿ ಪರಾ. ೪. (ಅಲಂ) ಸ್ಮರಣೆ ; ನೆನಪು: ಬಾಳಿನ ಅನುಭವದ 
ಬುತ್ತಿಯನ್ನು ಅವನ ಮನಸ್ಸು ಬಿಚ್ಚಿ ನೋಡುತ್ತಿದೆ (ಮಗನೂ. ೪0). 
ಬುತ್ತಿಗಂಟು ಎ೧. ಪರವೂರಿಗೆ ಪ್ರಯಾಣ ಹೊರಟಾಗ ಕಟ್ಟಿ 
ಕೊಂಡು ಹೋಗುವ ಆಹಾರದ ಗಂಟು.-ಕಟ್ಟು. ೨, (ಆಲಂ) 
ಅನುಭವಿಸಬೇಕಾದುದು : ಎಷ್ಟುಜನರ ವಿರೋಧವನ್ನು ಬುತ್ತಿಗಂಟಾಗಿ 
ಕಟ್ಟಿಕೊಳ್ಳಬೇಕು (ನಖ. ೩೦). ಬುತ್ತಿಯ ಚಿಕ್ಕ, ಅನ್ನದ ಚೀಲ; 
ಬುತ್ತಿಯ ಚಿಕ್ಕವನ್ನೂ ಸೋರೇಬುರುಡೆಯನ್ನೂ ತಕ್ಕೊಂಡು ಅಡವಿಯಲ್ಲಿ 
ಹಸುಗಳನ್ನು ಕಾಯುತಲಿದ್ದರು (ಕೃಪಾಸ- ೬೯) ಬುತ್ತಿಯನ್ನು ಕಟ್ಟು, 
ಬುತ್ತಿಕಟ್ಟು ಎ ೧. ಪ್ರಯಾಣಕ್ಕೆ ಸಿದ್ಧವಾಗು : ಹಾಗಾದರಿನ್ನೇನು ? 
ಬುತ್ತಿಯನ್ನು ಕಟ್ಟು ; ಈಗ ನಿನಗೆ ತಪೊ:ವನೆಪೂ ಉಪವನವಾಯಿತೆಂದೂ 
ಹಿಸುವೆನು (೫ಕ5, 3೬-೫) ೨. ಪ್ರಯಾಣದಲ್ಲಿ ಬೇಕಾಗ:ವ 
ಆಹಾರವನ್ನು ಕಟ್ಟಿಕೊಳ್ಳು : ಅಪ್ನಾ, ನಾನು ಊರಿಗೆ ಹೋಗಬೇಕಾಗಿದೆ 
ಬುತ್ತಿಕಟ್ಟೆ ಕೊಡು (ರೂ). [ ಆಸಂ. ಭುಕ್ತಿ] 
ಬುತ್ತಿಗೊಡು (ಕ್ರಿ). ಎಡೆ ಮಾಡು; ನೈವೇದ್ಯ ಮಾ: 
ಮೇಲನೊಕ್ಕೆಜದು ಮಾಸಲ ತುಯ್ಯೂಲನಟ್ಟು 
ಚಟ್ಟಿಅದು ಕಂಬದೊಳಿಂಬಿನೆ ಬುತ್ತಿಗೊಟ್ಟು 
ಉಡು, 


ಬಾಗಿಲ: 


ಪೂಜಿಸಿ (ಕೂಸ: 9೬3) ೬ 


ಒಣ 


- ಕೊ 
ರಿಪ 


[ಬುತ್ತಿ 4 

|ಬುತ್ತಿಚಿಗುರು (ನಾ). (ಮೈಸೂ 
ವಾದ ಚಿಗಂರು ವೀಳೆಯದೆಲೆ: ಮೈಸೂರಿನ: 
ಪ್ರಸಿದ್ಧಿ (649). ನರ್ಮು (ಇ ಚಿಗುರ] 

ಬುತ್ತಿಯಿಡು (ಕ್ರಿ). ಇ ಬುತ್ತಿಗೊಡು; ತೆಲವಜ್ರಾಘಾತದಿಂ ಮರ್ದಿಸಿ 


30% 


ಬುತ್ತಿರೊಟ್ಟಿ 


ರಜಕನನಾತ್ಮಪ್ರವೇಶಕ್ಕಿದೇ ಮಂಗಲಮೆಂಬಂತಾ ಪುರದ್ವಾರದೊಳವನಡಗಿಂ 
ಬುತ್ತಿಯಿಟ್ಟೆಲ್ವಿನಿಂ ಪೂವಲಿಗೆಯ್ದು . , , ಪೊಕ್ಕಂ ದನುಜನ ಪೊಬ! 
ಸಾಗ್ರಜನ್ಮಂ ಮುಕುಂದೆಂ (೩19. ೬-೦0). [ಬುತ್ತಿ 4 ಇಡ್ಕು] 
ಬುತ್ತಿರೊಟ್ಟಿ (ನಾ). ೧. ಪ್ರಯಾಣಕಾಲಕ್ಕೆಂದು ಕಟ್ಟೆದ ರೊಟ್ಟಿ : 
ಹಳ್ಳಿ ದಿಳ್ಳಿಯವರೆಗೆ ನೂರುದಾರಿಯ ಸಮೆದು ಎಲ್ಲರಿಗು ಹಂಚೋಣ 
ಬುತ್ತಿ ರೊಟ್ಟಿ (ಕಂಬು. ೦೯-0೪) ; ನಿಮ್ಮಂತಹ ವೀರರನ್ನು ಬುತ್ತಿ 
ರೊಟ್ಟಿಯನ್ನು ತಿನ್ನುವುದಕ್ಕೆ ಬಿಡದೆ ಕಟ್ಟಿಹಾಕಿದರೆ (ರೇನ್‌: 6೨). 
೨. (ಉಕ) ಸಂಮಾರು ಐದು ಅಥವಾ ಏಳನೆಯ ತಿಂಗಳಿನಲ್ಲಿ 
ಗರ್ಭಿಣಿಸ್ಟ್ರೀಗೆ ನಡೆಸುವ ಒಂದಂ ಉತ್ಸವಸಮಾರಂಭ ಮತ್ತು 
ಅಂದು ಊರ ಜನರಿಗೆಲ್ಲ ಊಟಕ್ಕೆ ಏರ್ಪಡಿಸುವ ಒಂದು ವಿಧಿ: 
ಅದರ ಜೊೊತೆಗೇನೇ ಚೊಚ್ಚಿಲ ಬಸುರಿಗೆ ಮಾಡಬೇಕಾದ ಬುತ್ರಿರೊಟ್ಟಿಯ 
ಚಿಂತೆ ಅವನಿಗೆ ಹತ್ತಿತು (6ಟೋಕ: ೬6). 
[ಬುತ್ತಿ 4 ರೊಟ್ಟಿ] 
ಬುತ್ತಿಹಿಡಿ (ಕ್ರಿ). ಚಿಣ್ಣಿಕೋಲಾಟ, ಚೆಂಡಾಟ ಮುಂತಾದ ಆಟದಲ್ಲಿ 
ತೂರಿ ಬಂದ ಚಿಣ್ಣಿ, ಚೆಂಡು ಮೊದಲಾದುವುಗಳನ್ನು ಒಡಿ: 
ಅಶೋಕನ ಗುಂಪಿನ ರಂಗನು ಗೆರೆಯ ಹತ್ತಿರ ನಿಂತು ಚೆಂಡು ಎಸೆದನು 
೬ ೬ * ಶಂಕರನು ಬುತ್ತಿಒಡಿದನು (ಕತ: ಏಟಿನಲ್ಲಿ 
ರಃಮಚಂದ್ರ ಬುತ್ತಿಹಿಡಿದನು (೪೪8. ೦೮). 
[ಬುತ್ತಿ* ಹಿಡಿ, (ಇ ಪಿಡಿ) ] 
ಬುದಿಂಗನೆ (ಅ), ಒಂದು ಅನುಕರಣಾವ್ಯಯ : ಕುಳಿತಲ್ಲಿಂದ ಅವನು 
ಬುದಿಂಗನೆ ಎದ್ದು - ನಿಂತೆ (06.೩); ಈಕೆ ಹಾದಿ ನೋಡಿದಳು. 
ಬುದಿಂಗನೆದ್ದು ಬಾಗಲಿಗೆ'ಬಂದಳು (೩೫೪. ೩೪). [? +-ಅನೆ] 
ಬುದಿಲ್‌ (ನಾ). ಒಂದು ಅನುಕರಣ ಶಬ್ದ : « ಬದಿಲೆನ್‌” ಪರಾ. 
ಬುದಿಲನೆ (ಅ). ಒಂದು ಅನ:ಕರಣಾವ್ಯಯ : ಬುದಿಲನೊಗೆವಾನಂದ 
ಜಲವರಿವ ಜಲಕಣ್ಣೊಳೊದಗೆ . . . ಶ್ರೀಪದವ ಕಿಂಕರಭಾವದಿಂದ ಕಿನ್ನರಿಯ 
ಬ್ರಹ್ಮಯ್ಯ ನುತಿಸುತಿರ್ದನು (6ರ. 38-0). [ಬುದಿಲ್‌... -ಅನೆ,] 
ಬುದಿಲೆನ್‌ (ಕ್ರಿ). ಬುದಿಲ್‌ ಎಂದು ಶಬ್ದಮಾಡು : ಬುದಿಲೆನೆ. 
ತೊಜಗೆಯಂ ಪಾಯ್ಜು ಮಾತಂಗ ಕಳಭಮಂ ಪಿಡಿದು . . , ತನ್ನ ಮಠಕ್ಕೆ 
ತಂದು (6ರತೀಕ್ಕು, 03-036) ; ಸಜಕ್ಕಿಂಬ ಫರಿಲೆಂಬ ಗಿಟಿಲೆಂಬ ಬುದಿ 
[೫ಣಂ. ಭುರಿ]ಲೆಂಬ ಭೋರೆಂಬ ಕೂರೆಸಿಗಳುರವಣಿಯ ದನಿಯಡಸುತಂ 
ಪುಟ್ಟೆ (೩೫ರ. ರೇ. 10-24). 
ಬುದಿಲ್ಬುದಿಲೆನ್‌ (ದ್ವಿರುಕ್ತಿ) :  ದೊಪ್ಪಧಡಲೆಂಬ ಬುದಿಲ್‌ಬುದಿ 
ಲಂಬ ಸಂಭ್ರಮಂ ನೆರೆದು. , . ನೆಟಿಲ್‌ ಪಟಿಲ್‌ ಗರಿಗರಿಲೆಂಬ ನಿಯ್ಮೆರ 
ರವಂ ಮಿಗೆ ತಳ್ತಿಅದತ್ತು ಯುದ್ಧದೊಳ್‌ (೧೭೫. ೬-೬೮), 
[ಬುದಿಲ್‌. ಎನ] 
ಬುದುಬುದ (ನಾ). ನೀರ ಮೇಲಿನ ಗುಳ್ಳೆ; ಬುದ್ದುದ : ಬಸವನ 
ನುಡಿ ಶಿಲಾಶಾಸನವು ತಪ್ಪದ ನುಡಿಗಳಲ್ಲದೆ ಮಿಕ್ಕಿನಂತೆ ಕೆಡುತ್ತ ಹುಟ್ಟುತಿಹ 
ಕಡಲ ತೆರೆಗಳೆ ಬುದುಬುದು(ಣಣ. ಬುದ್ದುದಂ]ಗಳೆ . . . ಗಾಳಿಯೆ! 
ಮಿಂಚುಗಳೆ ಚಂದ್ರಮನೇ (88ಫು. ೩೭-೨8); ಬಲಸಮುದ್ರದ ಬುದು 
ಬುದಂ[೫ಣಂ. ಬುದ್ಪುದಂ]ಗಳೂ ತಿಳಿಯಲರಿದೆನೆ ಹರಿಗೆ ಮುಸುಕಿತು 
ಬಿಳಿಯ ಚೌರಿಗಳುಲಿವ ಘಂಟೆಯ ಬಿರುದಿನುಬ್ಬಟೆಯ ತಲಪಟದೊಳೌಂಕಿದರು 
(ಉಡ್ಮ$ೀ. ೪-೨೬); ಮಗನೆ ಕಲ್ಬಾಂತದ ಮಹಾಂಬುಧಿಯಗ್ರವೀಚೀಭುಜದ 
ಭಂಗದಲಿ ಬುದುಬುದಂ[೫೫ಂ- ಬುದಬುದಂ)ಗಳು ತೋಜ್‌ ಕೆಡುವಂದದಲಿ 
ತಾನಿದರಾಗುಹೋಗಿನೆ ಹದನನಜಯೆನು (ಣಗ. ೨-೨-೬೬). 
[<ಸಂ. ಬುದ್ಧುದ] 


ಜನ ಪ 


ಮೂರನೇ 


೬೫೩೫ 


46 


ಬುದುಬುದಿಸು (ಕ್ರಿ). ಗುಳ್ಳೆಯ ಹಾಗೆ ಊದಿಕೊಳ್ಳು..... 


ಬುದ್ದಿ 


ಏಜುಗಳು ಬುದುಬುದಿಸಿ ರಕುತವ ಕಂಜ? ಕಾಳಿಜ ಖಂಡ ನೆಣ ಜಗಿದೋಟ್‌ 
೬ ೬. « ಪೂರಾಯ ಘಾಯದ ತಾರುಥಟ್ಟಿನ ಹೆಣನ ಮೆದೆ ಹೇರಾಳ ರಂಜಿಸಿತು 
(ಕುಪ್ಮರೋ. 00-ಒ), "ಬುಡುಬುಡಿಸು' ಪರಾ, 
[ಬುದುಬುದ 4 -ಇಸ್ಕು] 
ಬುದ್ದಣಿ *ಬುದ್ದಲಿ' ನೋ. 
ಬುದ್ದಣಿಗೆ "ಬುದ್ಧಲಿಕೆ' ನೋ. 
(ಬುದ್ದಲಿ. ಬುಜ್ಜಣಿ, ಬುದ್ಧಣಿ, ಬುದ್ದಿ (ನಾ). ಎಣ್ಣೆ. ತುಪ್ಪ, 
ನೀರು ಮೊದಲಾದ ದ್ರವಪದಾರ್ಥಗಳನ್ನು ತುಂಬಿಡುವ ಚರ್ಮದ 
ಚೀಲ; ಪಕ್ಕಲೆ : ಬುದ್ಧಲಿ[೫- ಣಿ] ಹಾಡೆ ಪಕ್ಕಲೆ ಕಂಬಿಗಳ 
ಕೊಡನ ಧಾರೆಗಳ ಫೃತ ತೈಲ ಬಸೆಗಳ ಸಾರ ಕಟ್ಟಿತು (8460, 1-6-೪); 
ಹೆದ್ದನಿ ಬುಡನಾಶ ಉದ್ದ ಗುಡ್ಡವು ತಂಡ ಬುದ್ಧಲಿ ನಡು ದೊಡ್ಡ ಕ್ಷ 
ಶುದ್ಧ ಕುರೊಪಿಗಳ್ಳುದ್ಧಿ ಯೊಳಧಿಕರಲ್ಲಿದ್ದ ವೈಶ್ಯರ ಕೇರಿಗಳ ಮುಂದೆ. 
ನೋಡುತ ಬರಲು ($6. ೩-೦0೪) ; ತಾಲ್ಲೂಕಿನ ಪ್ರತಿ ಕುಲಕರಣಿಯೂ 
ಒಂದೊಂದು ಬುದ್ದಲಿ (ಕುದುರೆಯ ಮೇಲೆ ಹೆ.ರುವ ಚರ್ಮದ ಹಬೆ) 
ತುಪ್ಪವನ್ನು ತಂದುಕೊಡಬೇತಿಂಬ ಕಟ್ಟಲೆಯಾಯಿತು (1ರ, ae): 
ಬುಜ್ಜಣಿ : "ಪೊಂಬುಜ್ಜಣಿ' ಪರಾ. ಬುದ್ಧ ಣಿ: ಮೇಲಿನ 
"ಬುದ್ಧಲಿ' ಉಲ್ಲೇಖದ *ತೊರರಾ' ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. ಬುದ್ದಿ: ಹರಳೆಣ್ಣೆ ಬೆಣ್ಣೆಗಾಸಿದ ತುಪ್ಪ ಗೊಪ್ಪರಿ 
ಯೆಣ್ಣೆಗಳ ಬುದ್ದಿಗಳ ತಿಂಥಿಣಿಯನ್ನು ನಿನ್ಬೊಡೆ ಬಿರಿಯೆ. ಕೊಡಿಪೆನು ಕೂಳ 
ಕೂಲಿಯನು (8ರ೫೯೭. ೬-೬೦). 


[+-ಹಿಂ. ಬುದಲಾ ; ಮರಾ. ಬುದಲಾ, ಬುದಲೀ, ಬುಧಲ್ಯಾ/ತುಳು, 
ಬುದ್ದಲಿ, ಬುದ್‌ಲೆ, ಬುದಲಿ, ಬುದುಲೆ, ಬುದ್ದೊಲಿ] 
ಬುದ್ದಲಿಕೆ, ಬುಜ್ಜಣಿಗೆ, ಬುದ್ಧಣಿಗೆ (ನಾ). ೧.ಎಬುದ್ಧಲಿ: “ಚರ್ಮ 
ಘರ್ಫರಮೆನಲು ಬುದ್ಧಲಿಕೆ(ಣಣ. ಬುಡ್ಡಳಿಗೆ,ಬುಧಳಿಗೆ] ನಾಮಮಕ್ಕುಂ” 
(ಮುಂಗಂ, ೬4೨೬); ಎಣ್ಣೆಯ ದೊಡ್ಡ ದೊಡ್ಡ ಬುದ್ಧಲಿಕೆಗಳ ಮರೆಯಲ್ಲಿ 
ಕುಳಿತುಕೊಂಡೆ (ನೀರನು. ೦೭೦)- ಬುಜ್ಞಣಿಗೆ: ೧. ಸ್ವನವೆ. ಬುಜ್ಞಣಿಗೆ 
[೫೫೦ ಬಿಜ್ಜಣಿಗೆ, ಬುದ್ದಲಿಕೆ] ಮೈ ಲಾವಣ್ಯರಸತ್ಯೈಲ ವನಜಾಕ್ಷಿಯರ 
ತೋಳೆ ದಂಡ ಘನಕಾಂತಿವೆತ್ತ ಮಾಣಿಕ್ಕದುಂಗುರವೆರಲ್ಲಿನುಗಿನ ಸೊಡರೊಪ್ಬ 
ದುವು (ಮೋಜತ 0೩-೮): ೨. (ಮದುವೆಯಲ್ಲಿ ವಧುವಿಗೆ ಕೊಡ 
ಬೇಕಾದ ಮಂಗಳಕರ ವಸ್ತುಗಳನ್ನು ತುಂಬಿರುವ) ಮುಚ್ಚಳದಿಂದ 
ಕೂಡಿದ ಬಿದಿರಿನ ಬುಟ್ಟಿ : ಸೆಜ್ಜೆಯ ಮನೆಗಳೊಳಗೆ ಚಿನ್ನಮಯವುದ. 
ಗುಜ್ಜರಿಗಾಲ ಮಂಚಗಳು ಬಿಜ್ಜಣಿಗೆಗಳೆಲೆಯಿಹ ಬುಜ್ಜಣಿಗೆಗಳ್ಳಜ್ಜಾಯ 
ವಿರುತಿಹವು (6483. 8-009) : ಮೂರುಂಡೆ ತಮಟ್ಟ ಒಂದು ಚಿಪ್ಪ 
ಯಿ, ಶಾಲಿ, ಹರಿಗಡಗ. ಇವು ಬುಜ್ಜಣಿಗೆಯೆಲಿ ತುಂಬ 
ಗಳು (ನಮ್ಮೂರು- €ಂ). ಬುದ್ದಣಿಗೆ ; ೧. ಕೃತ್ತಿ. 


ಸ್ನೇಹಪಾತ್ರ. ರತು ತೊಗಲ ಬುದ್ಧಣಿಗೆ (೧೧. ೪). [ಇಬ್ಬದ್ದಲಿ] 
ಬುದ್ದಿ (ನಾ). ೧. ತಿಳಿವಳಿಕೆ; ಜ್ಞಾನ; ಅರಿವು; ಉದ್ದವಾಗಿ 


ಬೆಳೆದವಾಗೆ ಬುದ್ದಿ ಕಡಿಮೆ (ಣಂ). ೨. ಜ್ಞಾನಿಗಳನ್ನು, ಹಿರಿಯ 
ರನ್ನು, ಪೂಜ್ಯರನ್ನು ಸಂಬೋಧಿಸುವಾಗ ಬಳಸುವ ಗೌರವಸೂಚಕ 
ವಾದ ಪದ,--ಶಬ್ದ ; ಮೈಸೂರಿನ ಅರಸುಮನೆತನದವರಲ್ಲಿ 
೩ರಿವಂತರನ್ನು ಸೇವಕರೂ ಮತ್ತು ಹಿರಿಯರನ್ನು ಕಿರಿಯರೂ 
ಸಂಬೋಧಿಸುತ್ತಿದ್ದ ರೀತಿಯಿದು. ಆ ಬಳಿಕ ಕಿರಿಯರು ಓರಿಯ 
ರನ್ನು. ಕೆಳಮಟ್ಟದವರು ಒಡೆಯರನ್ನು ಕರೆಯಲು ಇದು ಎಲ್ಲಾ 
ಸನ್ನಿವೇಶಗಳಲ್ಲೂ ಅನ್ವಯವಾಯಿತು, ಇದರ ಆವಶೇಷವೇ 
ಈಗಲೂ ಅಲ್ಲಲ್ಲಿ ಕಂಡು ಬರಂವುದು : ಬುದ್ಧಿಯವರು ಮರುಗಜಾರದು, 
ಸಂಕಟ ಪಡಬಾರದು (ಹಗಸ: ೦೩-೨೦) ; ಅರಮನೆಯ ಮೆಟ್ಟಿಲಿನಿಂದ 


ಬುದ್ದಿಗಲಿಸು 


ಯಾರೋ ಕೂಗಿದರು . . . ಬುದ್ಧಿಯೋರು, ಪುಟ್ಟ ಬುದ್ಧಿಯವರು 
(ಪುಟ್ಕರ, 3); ಆ ಹಾಡು ಕೇಳಿದಿಯಾ, ರಂಗ? ಕೇಳಿದೀನಿ ಬುದ್ಧಿ 
(3ರೇನೆ. ೦೦೪) - [<ಸಂ- ಬುದ್ಧಿ] 
ಬುದ್ದಿಗಲಿಸು (ಕ್ರಿ). ತಿಳಿವಳಿಕೆಯನ್ನು ಹೇಳಿಕೊಡು ; ಬುದ್ಧಿ ಹೇಳು: 
ಪಾಠಕಲಿಸು : ಹೊದ್ದಿರಲುರ್ವಿಯ ಹೆಜಸಾರು ಸಾರೆಂದು ಬುದ್ಧಿಗಲಿಸಿ 
ಕೇಳಿದಿರಲು ಗದ್ದಿಸಿ ತೆರೆಗೆಯ್ಗಳಿಂದೆ ತಾಡಿಸುವಂತೆ ಗುದ್ದಿತು ಜಲನಿಧಿ 
ತೆಟಿವ (ರೋಡಕ. ೨-6) - [ ಬುದ್ದಿ 4 ಕಲಿಸು] 
ಬುದ್ದಿವಂತ, ಬುದ್ಧಿವಂತ್ಕ (ನಾ). ಮೊದಲಾದ ದ್ರವ 
ಪದಾರ್ಥಗಳನ್ನು ಕಿರಿದಾದ ಬಾಯೊಳಕ್ಕೆ ಸಾಗಿಸಲು ಉಪಯೋಗಿ 
ಸುವ ಅಗಲ ಕಿರಿದಾಗುತ್ತ ಹೋಗುವ ಕೊಳವೆ; ಆಲಿಕೆ; 
ಒಂದೂವರೆ ಮೊಳದ ಉದ್ದ ಬಿದಿರಿನ ಕೊಳವೆಯನ್ನು ತೆಗೆದುಕೊಂಡು 
ಕೊನೆಯನ್ನು ಸಿವರು ಇಲ್ಲದ ಹಾಗೆ ನುಣುಪಾಗಿ ಮಾಡಿ, ಮತ್ತೊಂದು 
ಕೊನೆಗೆ ಒಂದು ಬುದ್ಧಿವಂತವನ್ನು' (3೫೧6) ಸಿಕ್ಕಿಸಿ... ಪಿಚಕಾರಿ] 
ಹೊಡೆದು ಮಲವಿಸರ್ಜನೆ ಮಾಡಿಸಬೇಕು (ಗ್ರಾನೂಕ. ೦3೩). ಬುದ್ಧಿವಂತ್ಯ ; 
ಆ ಗೋಡೆಯ ಹತ್ತಿರ ಓರೆಣಗೊಂಡ ಒಂದು ಧಾನ್ಯದ ಮೂಡೆ 
ಮಗ್ಗುಲಲ್ಲಿ ಸೀಮೆಯೆಣ್ಣೆಯ ಡಬ್ಬ, ಬುದ್ಧಿವಂತ, ಪಂಪು (ಉಕ. 
000); ದಳ ವಲಯ ಕೊಳವೆಯಂತೆ ಉದ್ದವಾಗಿದ್ದು ಬುದ್ಧಿವಂತದ, 
(ಫನ್ನಲ್‌) ಆಕಾರ ಹೋಲುತ್ತದೆ (ಕರೋ. 1, ೫೭೦)- 
[?] 
ಬುದ್ಧ (ಗು). ೧. ತಿಳಿದ: ಅರಿತ; ಬಲ್ಲ. (ನಾ). ೨. ತಿಳಿದುದು; 
ಅರಿವಿಗೆ ಬಂದುದು : `` ” ಬುದ್ಧಂ, ಬುಧಿತಂ ,.. ಅವಸಿತಂ, ಅವ 
ಗತಂ-೭ ತಿಳಿಯಲ್ಪಟ್ಟುದ್ದು, ಅರಿಕೆಯಾಗಲ್ಪಡುವದು ” (ಸಣಂತಿ. (3೨): 
೩, ತಿಳಿದವನು; ಜಾಣ; ಬುದ್ಧಿವಂತ: ಈ ಪುಸ್ತಕ ಬುದ್ಧರಿಗಾಗಿ 
ಅಲ್ಲ. ಸಿದ್ಧರಿಗಾಗಿಯೂ ಅಲ್ಲ . . . 
ಪ್ರಚೋದನೆಗಾಗಿ ಮಾತ್ರ (4:ಪಾತ್ಮ- 8% ಸಂಕಲ್ಪ). « ನಿಶ್ಚಯಬುದ್ಧ ' 
ಪರಾ, ೪. ಬೌದ್ಧ ಅಥವಾ ಜೈನ ಸಂನ್ಯಾಸಿ: "ಯತಿ ಬುದ್ಧಂ 
೬೬೬ ಜಿತಕಾಮಾಷ್ವಯಂ” (ತಾರ: ಇ). ೫. ಪೂರ್ಣಜ್ಞಾನವನ್ನು 
ಸಂಪಾದಿಸಿದ ಶಾಕ್ಕವಂಶದ ದೊರೆಯಾದ ಸಿದ್ಧಾರ್ಥ; ಬೌದ್ಧಮತ 
ಪ್ರವರ್ತಕ ; ಇಪ್ಪತ್ತೈದು ಜನ ಅರ್ಹಂತ ಅಥವಾ ಬುದ್ಧರಲ್ಲಿ 
ಕೊನೆಯವನು: ವಿಷ್ಣುರೂಪವಾದ ಮತ್ಸ್ಯ, ಕೂರ್ಮ, 
ವರುಹ, ನೃಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, 
ಬುದ್ಧ ಮತ್ತು ಕಲ್ಕಿ ಎಂಬ ದಶಾವತಾರಗಳಲ್ಲಿ ಒಂಬತ್ತನೆಯ: 
ಅವತಾರವನ್ನು ಧರಿಸಿದವನು; ೪ “ಬುದ್ಧ! ರು ೨೪: ದೀಪಂಕರ, 
ಕೊಂಡನ್ನೆ (ಕೌಂಡಿನ್ಯ), ಮಂಗಲ, ಸುಮನ, ರೆವತ (ರೈವತ), 
ಸೊಭಿತ (ಶೋಭಿತ). ಅನೊಮದಸ್ಸೀ (ಅನೊ: 
ಪದುಮ (ಪದ್ಮ). ನಾರದ. ಪದುದುತ್ತರ (ಪದ್ಮೋತ್ತರ). 
ಸುವೇಧು ಸಂಜಾತ, ಪಿಯದಸ್ಸೀ (ಪ್ರಿಯದರ್ಶೀ)- ಅತ್ಮದಸ್ಸೀ 
(ಅರ್ಥದರ್ಶಿ), ಧಮ್ಮದಸ್ಸೀ (ಧರ್ಮದರ್ಶಿ). ಸಿದ್ಧಃ ತ್ಮ 
(ಸಿದ್ಧಾರ್ಥ). ತಿಸ್ತ (ತಿಪಯ), ಪುಸ್ಸ (ಪುಷ್ಪ). ವಿಪಸ್ಸೀ 
(ವಿಪಶ್ಯೀ). ಸಿಖೀ (ಶಿಖೀ). ವೆಸ್ಸಭು (ವೇಸ್ತಭೂ), ಕಕುಸಂದ 
(ಕಕುಸಂಧ). ಕೋಣಾಗಮನ (ಕನಕಮುನಿ). ಕಸ್ಸಪ (ಕಾಶ್ಯಪ) 
(ಬುದ್ಧ: 'ವಂಸೋ-ಸಂ. ೨೧೮; ಭಾರಸಂ. ೯೩). ಬುದ್ಧರು 
೨-೨೫: ಬುದ್ಧರು--೨೪.-ಗೌತಮ ಬುದ್ಧ (ಸಂ. ೨೦೮)” (ಶ್ರೀತತ್ಕ- 
೨) : * ಶೌದ್ಮೋದನಿಃ, ದಶಬಳ;, ಬುದ್ಧಃ, ಶಾಕ್ಯಃ, ತಥಾಗತಃ 
೬ ಜನ], ಸಿದ್ಧಾರ್ಥ ಈ ೧೧ ಬುದ್ಧನ ಪೆಸರ್‌ " (ಹರಯ, 
08-68) ; ಬುದ್ಧನ ರಥಮಂ ಪೊಜಮಡಿಪುದ್ದತೆಯಿಂ ದೇವಲೊ:ಕದಿ: 


ನನ್ನಂತಹ ಅಬುದ್ಧರ ಬುದ್ಧಿಯ]. 


೬೫೩೬ 


10 


«as|- 


ಬುದ್ದಿ 


೬ 


ದೇವರ್‌ ಸನ್ನದ್ಧಪರರಾಗಿ ಪಲವುಂ ಪದ್ಧತಿಯಿಂ ಬಂದರಲ್ಲಿ ಸಂದೆಯ 
ಮುಂಂಟೇ (ರರ್ಶಾತ್ಮು- 6-308) ; ದೈವಗಳು ಜಿನ ಬುದ್ಧರಾದೊಡೆ ಆವಗಂ 
ಮನುಜಾಕೃತಿಯೊಳಿಹರೇ ವಸುಭಿಯೊಳು ನಿಜಮಹತ್ವಮನುಡುಗಿ 
(೨ಸಪು.. ೩-೭); ಬುದ್ಧ, ಶಂಕರ, ವಿದ್ಯಾರಣ್ಯ, ವಿವೇಕಾನಂದ ಇತ್ಯಾದಿ 
ಮಹಾಪುರುಷರು ಭಾರತೀಯಸಂಸ್ಕೃತಿಯ ಉದ್ಭಾರಕರು (ಬುಳ್ಳಾರೆ- ೦೦೩ 
ಶೀತ), [ಸಂ.] 
ಬುದ್ಧಜಾತಕ (ನು). ಗೌತಮಬುದ್ಧನ ಜನ್ಮಾಂತರಗಳ ಕತೆ: ಆತನು 
ಹೇಳಿದ ಕಥೆಗಳು ಬುದ್ಧಜಾತಕಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ 
(ಕರಕ, ೪)- [ಸಂ.] 
ಬುದ್ಧದರ್ಶನ (ನು). ಬೌದ್ಧಧರ್ಮ...-ಸಿದ್ಧಾಂತ; ಬುದ್ಧದರ್ಶನ 
ವಲ್ಲಿ ಬದಹೃದಯಂಂ ವೈಶ್ಯ ಬುದ್ಧೆದಾಸುಗೆ ಮತ್ತಾತನ ಮನೋರಮಣಿ 
ಬುದ್ಧದಾಸಿಗೆ ಜನಿಸಿ (4ನ್ನುಳಿ, ೯-೩). ೫] 
ಬುದ್ಧವಿಹಾರ (ನಾ). ಬೌದ್ಧಭಿಕ್ಷುಗಳು ವಾಸಿಸುವ ಸಳ ; ನೆಗಬ್ದು 
ತ್ತುಂಗಶಿವಾಲಯಪ್ರತತಿಯಾದಿತ್ಕಾಲಯಂ ಸಾಲೆ ವಿಷ್ಣುಗೃಹಂ ಬುದ್ಧ 
ವಿಹಾರ ಮಹುಭವನಂ ನಾಗಾಲಯಂ ಬಾವಿ [ದಿ]ಗ್ಗಿಗೆ ಶತ್ರಂ ಕೆಜಿ ದೀಪ 
ಮಾಲೆಯೆನೆ ನಾನಾಧರ್ಮ್ಮಮಂ ಮಾಡಿಸಲ್‌ (ಸಿಂ. ೫%, ಕರೀ; 
1976?) - [ಸಂ,] 
ಬುದ್ಧಸಮಯ (ನಾ). ಬೌದ್ಧಧರ್ಮ,--ಮಾರ್ಗ : ಈಶ್ವರನೆ ಕರ್ತ 
ಎಂದು ವಸುಮತಿಯೊಳ್‌ ಪ್ರತಿಜ್ಠಸಿಯೆಂದುವುಂ ಜಿನ ಬುದ್ಧಸಮಯ 
ವಿದೆಂದುಲಿದ ಪೆಸರಿಲ್ಲದಂತಾತನಂ ತೊಡೆದು ಕಳೆದು (೧4೪. 30-50), 
[ಸಂ,) 
ಬುದ್ಧಾವತಾರ (ನು). ವಿಷ್ಣುವಿನ ದಶಾವತಾರಗಳಲ್ಲಿ ಒಂಬತ್ತನೆಯ 
ಅವತಾರ : “ ಶ್ರೀಘನ_ಬುದ್ಧಾವತಂರ * (ಗುಗಾಶು- ೩00): [ಸಂ.] 


ಇ” 
ಬುದ್ಧಿ (ನಾ). ೧. ತಿಳಿವಳಿಕೆ: ಅರಿವು: “" ಪ್ರೇಕ್ಷ ಪ್ರಜ್ಞಾ, 
ಪ್ರತಿಭಾ. . .ಬುದ್ಧಿಃ, ಮತಿಃ, ಮೇಧಾ, ಸಂಖ್ಯೂ, ಸಂವಿತ್ತಿಃ, ಉಪಲಬ್ಧಿಃ 


ಈ ೧೩ ಬುದ್ದಿ” (ಹಣದ. 88-00) ; ನಿದ್ರೆಯಿಲ್ಲದೆ ಬಗೆ ಬೆರ್ಚಿ 
ಬುದ್ಧಿಯಣಮಿಲ್ಲದೆ ನಲ್ಲಳೆಗಲೈಯಿಂದಮಾದವವಳಲಚ್ಚಿಗಂ ಮಜುಕಮೆಂಬಿ 
ವಜ್‌ಂದೆ ಕನಲ್ಲು ಮುನ್ನೆ ಬೇಟದ ಸದಿಗಂ! ದಜಾಯಂ ಶ್ರಮವಮಂಂ 
ಕಡುವೇಟಕುಜರು (ಅಂತ್ರ. 03-33) ; ಅನ್ನು ಸಮಸ್ತರಾಜ್ಯಮಂ ಮಾಡಿ 
ಬುದ್ಧಿಯನವರ್ಗ್ಯಿನ್ನೆಂದು ಪೇಳ್ವರು (ಕ: 111. ಶಿತರೊ- ೪-೩೧ ; 1322); 
ಅಟ್ಟ ಮೇಲೆ ಒಲಿ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು (ಗಾರ). 
೨. ಅಭಿಪ್ರಾಯ ; ಉದ್ದೇಶ: ಗಾಲವರ ಬುದ್ಧಿಯಂ ಕೇಳ್ದು ಕುಂತ 


ಭಾಮಿನಿ ಸಮಾಧಾನಬುದ್ಧಿಯಿಂ ಮೈಲ್ಮೇಳ 
(ಇಂಗ ೫೬-೦೫೬). ಉ. ಹಿರಿಯರನ್ನು. ಪೂಜ್ಯರನ್ನು 


y ಈ 


ಗೌರವಾರ್ಥ 
ವಾಗಿ ಸಂಬೋಧಿಸುವಾಗ ಬಳಸುವ ಶಬ್ದ; ಮಂದಾರಧ್ವಜನು 


ಯಂದು ಕರ: ದು (ಸ9ಗಂರಿ- ೩೫-4); “ಹೌದೇ। 


(ಪಖದ್ರಾಮಂ- 3೯): 
ಎಂದರು (ಖಂ. ಆ). ೫. [ಜ್ಯೋತಿ] ಲಗ್ನದಿಂದ 
ತ್ರಿತ್ರಿಕೋಣಾಖ್ಯಮಾ ವ 'ಚಮರಾಶಿ ಬುದ್ಧಿಯೆನಿಕುಂ . a 
೨ (೫48. ೦-೬3). ೬. [ತರ್ಕಶಾ] ಸಾಂಖ್ಯಮತ 
ತ್ತೈದು ತತ್ತ್ವಗಳಲ್ಲಿ ಹುಟ್ಟುವ ಮನಸ್ಸು. ಅಹಂಕಾರ; 


ಅಷ್ಟು ಹೊತ್ತಿಗೆ ಹೊರಗಡೆ ಯಾರೋ “ಬುದ್ದಿ 


ಪಂಚಮರಾಶಿ : 


ಆತ್ಮನ ಮೂರು ಬಗೆಯ ಅಂತಃಕರಣಗಳಲ್ಲಿ ಒಂದು; 


ಬುದ್ಧಿ 
ಬುದ್ಧಿ, ಅಹಂಕಾರ, ಮನಸ್ಸು ಎಂದು ಮೂರು ಅಂತಃಕರಣಗಳು 
(ಹಿಂದಕ: ೬). ೭. ಪಂಚಭೂತ ಸಮಂದಾಯದಿಂದ ಹುಟ್ಟುವ 
ಮನಸ್ಸೂ, ಬುದ್ಧಿ, ಅಹಂಕಾರ: ಚಿತ್ರವೆಂಬ ಆತ್ಮನ ನಾಲ್ಕು 
ಅಂತಃಕರಣಗಳಲ್ಲಿ ಒಂದಂ; p ಸಾಂಖ ಮತದವರ ಅಭಿಪ್ರಾಯದ 
ಪ್ರಕಾರ ಅಂತಃಕರಣಗಳು ಮೂರಾದೆರೆ ಶ್ರೀಶಾಂಕರಸಿದ್ಧಾಂತದ | $ 
ಪ್ರಕಾರ ಆತ್ಮನ ಅಂತಃಕರಣಗಳು ನಾಲ್ಕು. ಅವುಗಳ. ವಿವರಣೆ 
ಹೀಗಿದೆ: “ಚಂಚಲ ಹುಟ್ಟುವುದು ಮಂನಸ್ಸು. ನಾನು ನನ್ನದು 
ಯಂಬಂವದು ಅಹಂಕಾರ, ಇದು ಇಂತಹದೆಂದು ನಿಶ್ಚಯಿಸಂವುದು 
ಬುದ್ಧಿ, ಕೇವಲ ಭಗವಂತನಡಿಗಳಲ್ಲಿ ಸ್ಥಿ ಸ್ಥಿರವಾಗಿ ನಿಲ್ಲುವೆ ಬುದ್ಧಿಯೇ 
ಚಿತ್ತ ತ ವನಿಸುವುದು. "ಬುದ್ಧಿಯಲ್ಲಿ ಸಂಬುದ್ಧಿ ಮಂರ್ಬುದ್ಧಿಯಃ ಯ ಂಬೆರಡು 
ವಿಧಗಳುಂಟು, ಪುಣ್ಯಕರ್ಮದಲ್ಲಿ ಪ್ರ ವರ್ತಿಸುವು ವುದು ಸುಬುದ್ಧಿ. 
ಪಾಪಕರ್ಮಪ್ರವೃತ್ತಿಯೇ ದುರ್ಬುದ್ಧಿ” (ಊರ. ೫-2೩ ಜಕರ) : 
ಪೃಥ್ವಿ ಅಪ್ಪು ತೇಜ ಮಯು ಆಕಾಶವಾಬ ಪಂಚಭೌತಿಕ ಮನ ಬುದ್ಧಿ 
ಚಿತ್ತ ಅಹಂಕಾರೆ ಚತುಷ್ಟಯಕರಣಂಗಳು ಸತ್ವ ರಜ ತಮದಲ್ಲಿ ಆತ್ಮನ 


ಎತ್ತಲೆಂದಟ್‌ಯರು (603. ಕ, 00-೦೯೯): ೮. ನ 16 
ಕಾರರ ಪ್ರಕಾರ) ಆತ್ಮನ ಅಂತಃಕರಣಗಳಾದ ಜ್ಞಾ ಕೃ, ಆಹಂಕಾರ- 
ಚಿತ್ತೆ, ಬುದ್ಧಿ ಮತ್ತು" ಮನಸ್ಸು ಎಂಬ ಐದು We ಒಂದು: 


ಬಳಯ ನಭರೇ ಜ್ಞಾತೃ ಭೂಕಳಿವೆರೆಯೆ ಹೆಮ್ಮು ಜಲಾಂಶ ಕೂಡಲ್ಕರಿವ 
ಚಿತ್ತ ಕೃಶಾನುಭಾಗದಿ ಬುದ್ಧಿ ಮಾರುತನ ಹೊರೆಗಲಸಿ ಮನವಾಯಿತಂತ್ಯ 
ಕರಣವೈದೀ ಪ್ಯೋಮತತ್ತದ ಪರಮಸಾರದಲುದಿಸಿದವು (6ನ್ನು. 9-00). 
೯. ಬುದ್ಧಿ, ಸುಖ, ದುಃಖ, ಇಚ್ಛೆ, ದ್ವೇಷ, ಪ್ರಯತ್ನ, ಧರ್ಮ. 
ಅಧರ್ಮ ಮತ್ತು ಸಂಸ್ಕಾರ ಎಂಬ ಆತ್ಮಃ ನ ನವವಿಧ ಗುಣಗಳಲ್ಲಿ 
ಒಂದು : ಬುದ್ಧಿ, ಸುಖ, ದುಃಖ, ಇಚ್ಛೆ, ದ್ವೇಷ, ಪ್ರಯತ್ನ, ಧರ್ಮ, 
ಅಧರ್ಮ ಮತ್ತು ಸಂಸ್ಕಾರ_ ಇವುಗಳೆಲ್ಲ ಗ kl ಗುಣಗಳೆಂದು. ತಾರ್ಕಿರು 
ಹೇಳುತ್ತುರೆ (ಅ್ರಶ್ಮಣ. ೨-೬೪). ೧೦. ನ್ಯಾಯಶಾಸ್ತ್ರದ ಪ್ರಕಾರ|: 
ಹೇಳಿರುವ ಪ್ರಮೇಯಂದ ಹನ್ನೆರಡಂ ಭಾಗಗಳಾದ ರ್ಮ, ಶರೀರ, 
ಇಂದ್ರಿಯ, ಅರ್ಥ, ಬುದ್ಧಿ, ಮನಸ್ಸು ಪ್ರವೃತ್ತಿ. ದೋಷ; 
ಪ್ರೇತ್ಯಭಾವ, ಫಲ, ಮುಖ ಮತ್ತು ಔವಷವರ್ಗ ಎಂಬಿವುಗಳಲ್ಲಿ 
ಒಂದು ; ನ್ಯಾಯಶಾಸ್ರದಲ್ಲಿ ಹೇಗೆಂದರೆ- -ಆತ್ಮ, ಶರೀರ, ಇಂದ್ರಿಯ. 
ಆರ್ಥ, ಬುದ್ಧಿ. , , ಅಪವರ್ಗವೆಂದು ಹನ್ನೆರಡು. ವಿಧವಾಗಿ ಪ್ರ ಪ್ರಮೇಯ 30 
Fy ಒಂಬತೆ ತ್ತನೆಯ ಸೂತ್ರದಲ್ಲಿ ವಿಭಾಗ ಮಾಡಿರುವರು (೬೦೮೫. 003). 
೧೦. [ದ್ರೆ ಎತ] ಹತ್ತು ಬಗೆಯ ಪದಾರ್ಥಗಳಲ್ಲಿ ಒಂದಾದ ದ್ರವ್ಯದ 


ಇಪ್ಪತ್ತು ಬಗೆಗಳಲ್ಲಿ ಒಂದು: ಪರಮಾತ್ಮ, ಲಕ್ಷ್ಮಿ ಜೀವಾತ್ಮ, 
ಅವ್ಯಾಕೃತಾಕಾಶ, ಪ್ರಕೃತಿ, ಗುಣತ್ರಯ, ಬಹತ. ಅಹಂಕಾರ 


ತತ್ತ್ವ. ಬುದ್ಧಿ, ಮನಸ್ಸು, ಇುದ್ರಿಯ, ಮಾತ್ರಾ, ಭೂತ, ಬ್ರಹ್ಮಾಂ ಂಡ, 
ಅದಿವೈ. ವರ್ಣ, ಅಂಧಕಾರ, ಕಾಲ, ವಾಸನಾ, ಪ್ರತಿಬಿಂಬ ಎಂದು] 
ದ್ರಷ್ಯಗಳು ಇಪ್ಪತ್ತ (ಟಂ: ೨೫). "ದ್ರವ್ಯ' ಪರಾ, ೧೨. 
ಹತ್ತು ಪದಾರ್ಥಗಳಲ್ಲಿ ಒಂದಾದ ಗುಣದ ನಲವತ್ತು ಬಗೆಗಳಲ್ಲಿ 
ಒಂದು ವಿಧ: ಶಬ್ದ, ಬುದ್ಧಿ, ಸುಖ... 
ಸೌಭಾಗ್ಯ ವೆಂದು ಸಾಮಾನ್ಯವಾಗಿ ನಲವತ್ತು ವಿಧ ಗುಣಗಳು 


ಸ್ನೇಹ, ಶೌರ್ಯ, 


(sn. 


3೬9): 'ದ್ರವತ್ವ' ಪರಾ. ೧೩. [ಶೈ ವ] ಶೈವಾಗಮದಲ್ಲಿರುವ 
ಶಿವ, ಶಕ್ತಿ, ಸದಾಶಿವ, ಈಶ್ವರ, ಶುದ್ಧವಿದ್ಯೆ, ಕಾಲ, 
ನಿಯತಿ, ಕಲೆ, ವದೈ, ರಾಗ, “ವರುಷ, ಪ್ರಕೃತಿ ಗುಣ, 
ಬುದ್ಧಿ, ಅಹಂಕಾರ, “ತ್ತ ಶ್ರೋತ್ರ, ತ್ವಕ್ಕ. ನೇತ್ರ, 
ಜಿಹ್ವೆ, ಘ್ರಾಣ, ವಾಕ್ಕು. ಪಾದ, ಪಾಣಿ. ಪಾಲಂ, ಉಪಸ್ಥ, | 45 
ಶಬ್ದತನ್ಮಾತ್ರ. ಸ್ಪರ್ಶತನ್ಮಾತ್ರ. ರೂಪತನ್ಮಾತ್ರ. ರಸೆತನ್ಮಾತ್ರ. 


೬೫೩೭ 


ಬುದ್ಧಿಗಲಿ 


ಗಂಧತನ್ಮಾತ್ರ, ನಭಸ್ಸು, ವಾಯು. ವಟ್ನಿ. ಜಲ, ಭೂ 


ಎಂಬ ಮೂವತ್ತಾರು ತತ್ತ ಸಮುದಾಯದಲ್ಲಿ ಒಂದು: ತ ತ 
ತತ್ವಗಳು: ಶಿವ, ಶಕ್ತಿ ಬುದ್ಧಿ, ಅಹಂಕಾರ, ಮನಸ್ಸು 


ಜಲ ಭೂಮಯ ; (ಇವು. ಶೈಮಾಗಮದಲ್ಲಿರುವ ತತ್ವ ಕಸುದೋದಗಳು) 
(ಣರರ- ಒ.6). ೧೪. (ಜೈ ಕೈನ] ಬುದ್ಧಿ, ತಪ, ಎಳ್ಸೆಯೆ, ಔಷಧಿ, 
ರಸ, ಬಲ ಮತ್ತು ಅಕ್ಷೀಣ ಎಂಬ “ಎಳುಬಗೆಯ ಖಂದ್ಳಿಗಳಲ್ಲಿ 
ಒಂದು; ತ್ರೈಲೋಕ್ಕ ಕ್ಷೋಭಕಾರಣ ತೀರ್ಥಕರ ಪುಣ್ಯ ದೇತಾಗಳೆಷ್ಟ 
ಷೋಡಶಭಾವನೆಗಳಂ ಭಾವಿಸಿ ಭಾವನೆಯೊಳಾದ ಬುದ್ಧಿಸವೋವಿಕ್ರಯೌಷಧಿ 
ರಸ ಬಲಾಕ್ಷೀಣಾಭಿಧೂನ ಸಪ್ತರ್ದ್ವಿಗಳೊಳಂ ನೆಜಕಿದು. (0. ೬೩೩ರ). 
ಬುದ್ಧಿಪೂರ್ವಕ ಎ ಅರಿವಿನಿಂದ ಕೂಡಿದಂದು ; ಶ್ರುತಿಯನ್ನು 
ನೆಚ್ಚದೆ ಬುದ್ಧಿ ಪೂರ್ವಕವಾದ ವಿಚಾರವೇ ತತ್ತ್ವಕ್ಕೆ ಅಧಾರವೆಂಬ ಮದವೇ 
'ಧ್ಯಾ ರೂಢವೆಂದು ಹೆ ೇಳುಪುದಾದರೆ ಆಧುನಿಕ ತತ್ರ್ವಗಳನ್ನೆಲ್ಲ ಬುಧ್ಕಾ 
ರೂಢವಾದಗಳಿಂದು ಪರಿಗಣಿಸಬೇಕಾಗುತ್ತದೆ (೪44. 1, ue) 
ಬುದ್ಧಿಮಾತು ಇ ವಿವೇಕದಿಂದ ಕೂಡಿದ ಮಾತು; ಹಿತವಚನ: 
ಬುದ್ಧಿಮಾತು ಹೇಳಿದರೆ ಕೇಳಬೇಕಮ್ಮ (ತರುರ. ೪-0೬3 ಶ್ಯೂ) ; ನಿನಗೆ 
ಒಂದು ಬುದ್ಧಿಮಾತು ಹೇಳುವುದಕ್ಕೆ ನಾನು ನಿನ್ನ ಮನೆಯ ಬಾಗಿಲ ವರೆಗೆ 
ಬರಬೇಕಾಯಿತು (ಕೂತು. ೨೬೨). ಬುದ್ಧಿಯೊಡೆಯ ಎ ಅರಿವುಳ್ಳ ವನು; 
ವಿವೇಕಿ; ಶಾಸ್ತ್ರಜ್ಞರುಂ ಬುದ್ಧಿ ನ್ಲಿಯೊಡೆಯರುಂ ಯೋಗ್ಯ ರುದುಪ್ಪ ತು 
ಮಾಡಿಂ (ತಣ್ಮಾರಾ, ೩-೦೩) ; ಇನ್ನುಂ ಪಂಂಡವರೊಳರೆಂಬ ಮಾತುಗಳಂ 
ಬುದ್ಧಿಯೊಡೆಯರಾರಾನುಂ ನುಡಿವರ್‌ (ಹಿತಣ. ೩ನ): [ಸಂ] 
ಬುದ್ಧಿಯದ್ದಿ (ನಾ). [ಜೈನ] ಬುದ್ಧಿ, ಕ್ರಿಯಾ, ವಿಕ್ರಿಯ್ಕಾ ತಪ, ಬಲ, 
ಜಧ್ಯಿ ನರಸ ಮತ್ತು ಅಕ್ಷೀಣ ಎಂಬ ಎಂಟು ಬಗೆಯ ಖಯುದ್ದಿಗಳಲ್ಲಿ 
ಒಂದು; ಅಪರಿಮಿತವಾದ ಬುದ್ಧಿಶಕ್ತಿ; p ಈ ಬುದ್ಧಿಯುದ್ದಿ 
ಯಲ್ಲಿ ಹದಿನೆಂಟು ಬಗೆಗಳಿವೆ. ಅವು ಯಾವುವೆಂದರೆ “ಕೇವಲಜ್ಞಾನ, 
ಅವಧಿಜ್ಞಾನ, ಮನಃಪರ್ಯಯಂಜ್ಞಾ ನ. ನನ, ಬೀಜಬುದ್ಧಿ,, ಕೋಷ್ಠ 
ಬುದ್ಧಿ, ಪದಾನುಸಾರಿತ್ವ, ಸಂಭಿನ್ನ ಶೊ ್ರೀತೃತ್ವ, ದೂರಾಸ್ಟಾ ದನು 
ದೂರೆಸ್ಪರ್ಶ, ದೂರದರ್ಶನ ದೂಗಶ್ರವಣ, ದೂರಘ್ರಾಣ, 
ದಶಪೂರ್ವತ್ನ.. ಚತಂರ್ದಶಪೂರ್ವತ್ವ, ಅಪ್ಪಾಂಗಮಹಾನಿಮಿತ್ತ: ತ್ವ, 
ಪ್ರಜ್ಞಾಶ್ರವಣತ್ವ. ಪ್ರತ್ಯೆ! (ಕಬುದ್ದಿತ್ವ. ವಾದಿತ್ವ” (4084. ಕ 
ಕೇವಲಜಾ ಇ ನಾವಧಿದುನಃ ವರ್ಟುಯಜನ್‌ ನ, ನಂ. ಪ್ರತ್ಯೇಕಬುದ್ಧಿತ್ವಂ 
ಪ್ರ ್ರವಾದಿಆ್ದೆ 'ಮೆಂದಷ್ಟಾ ದರಪ್ರಕಾರಷುಪ್ಪ ಬುದ್ಧಿದ್ಧಿಯೊಳಂ 
ನೆಜಿದು, (a ಶು. ೦೪-೩೦ ನ); ಬುದ್ಧಿ ದ್ಧಿ ಕ್ರಯಾಚದ್ಧೀ ಯುಂ 
ವಿಶ್ರಿಯಾಖದ್ಧಿಯುಂ ತಪೋಯದ್ಮಿಯಖಂ ಬಲಯವದ್ಧಿಯುಂ "ಔಷಧ 
ಖುದ್ಧಿಯುಂ ರಸಯದ್ಮಿಯುಂ ಅಕ್ಷೀಣಯದಿ ಯುಂ ಎಂದೆಂಟು ಭೇದ 
ಮಕ್ಕ ೦: (೭೫ರ. ೩೮). ಜಾ.) 
ರದ್ದಿ ಗಲ” ನೋ, 
ಬಂದ್ವಿಗಲಿಸಂ' ? ನೋ. 
ಬುದ್ಧಿಗಮ್ಮ ಗು )- ೧. ಬುದ್ಧಿಗೆ ಮಾತ್ರ ತಿಳಿಯುವ : ಭಾಷಾಜ್ಞಾನ 
ಮ್ನ ಕರಣಿಗಳ ಬಲದಿಂದ ಈಿಯಬಲ್ಲಿ ಲ್ಲೈನೇದೊಡೆ, ಬುದ್ಧಿಗಮ್ಮ ಆನಂದ | 
(ಕಾಕ. ೦೦)- (ನೂ). ವ, ಬುದ್ಧಿಗೆ ಮಾತ್ರ ಶ್ರ ತಿಳಿಯಂವಂಥದು: 


ತಿಳಿವಳಿಕೆಗೆ ಮಾತ್ರ 'ಗೋಚರಿಸುವಾಥಮು : ಅಧ್ಯಯನದ ಫಲವಾದ 
ದ್ಲಾನಸಂಪಾದನೆ ಬುದ್ಯಿಗಮ್ಯವಾದರೆ.. ಪ್ರಸೃತಿಸೌಂದರ್ಯದ 
ಆನಂದಾನುಭವ ಹೈದ್ಧವ್ಯೂ (ಯಳ್ಳಾರೆ 6% ರೀ). [ಸಂ.] 


ಹಾಡದ. ಬುದ್ಧಿಕಲಿ (ಕ್ರಿ). ತಿಳಿವಳಿಕೆಯನ್ನು ಹೊಂದು. ಪಡೆ : 
ಹುಟ್ಟಿ ನಾ ಬುದ್ಧಿಗಲಿತು ನಿನ್ನಾಜ್ಞಿಯ ಕಟ್ಟೆ ನೊಳಿವನು (sews. 


೨೬-೩೩). ಬುದ್ಧಿಕಲಿ : ಹುಡುಗೀನೆ ಮನೆಗೆ ಕರೆದುಕೊಂಡು. ಬಂದು 


ಬುದ್ಧಿಗಳಿಸು 


ಏನೋ ಬುದ್ಧಿಕಲೀಲಿ ಎಂದು ಎರಡು ಏಟು ಹೊಡೆದರೆ (ಕ್ರಕ್ಕ. ೨೦). 
[ ಬುದ್ಧಿ ೬ಕಲ್ಲಿ (ಕಲ್‌) ) 

ಬುದ್ಧಿಗಲಿಸು, ಬುದ್ಧಿಕಲಿಸು (ಕ್ರಿ). ೧. ತಿಳಿವೆಳಿಕೆಯನ್ನುಂಟುಮಾಡು : 
ಅರಿವನ್ನುಂಟಂಮಾಡು : ಇನ್ನಾಂ ನಿನಗೇನೆಂದು ಬುದ್ಧಿಗಲಿಸಿದಪೆಂ 
ನಿನಗೆ ಕ್ಷೇಮಮಖಂ ಎನಗೆ ತೇಜಮುಮೆಂತಕ್ಕುಮಂತೆ ಮಾಡು (ಶಂಠತೂ- 
4-3) ; ದಂಡಿಯೊಳೇಗಳುಂ ಪ್ರಾಣಕಾಂತನಪ್ಪಿಕೊಂಡಿರಿ ತೊಲಗಬೇಡೆ 
ನುತೆ ಮಿಂಡಿಯರಿಗೆ ಬುದ್ಧಿಗಲಿಸುವಂತೆಲೆವಳ್ಳಿ ಮುಂಡಿಗೆಗಳನಡರಿದುವು 
(843. ೨9-೩). ೨. ತಿಳಿವಳಿಕೆಯನ್ನುಂಟುಮಾಡಂವ ಉದ್ದೇಶ 
ವಿಂದ ಶಿಕ್ಷಿಸಂ. -ದಂಡಿಸು... ಪೆಟ್ಟುಕೊಡಂ : ಕೋಪದಿಂದ ಅವನ 
ನ್ನೊದೆದು ನೆಲಕ್ಕೆ ಕೆಡಿ ಚೆನ್ನಾಗಿ ಬುದ್ಧಿಗಲಿಸಿದನು (ಕಚ: ೦): 
ಬುದ್ಧಿಕಲಿಸು: ೧. ಈ ಮರ್ಯಾದೆಯಲ್ಲಿ ನೀವು ಬುದ್ಧಿಕಲಿಸಿದಂಥ ಈ 
ವೃತ್ತಾಂತವು ಬಹು ಸಂಗ್ರಹವಾಗಿರುವುದರಿಂದ. . .ವಿವರವಾಗಿ ನಿರೂಪಿಸ 
ಬೇಕು (ಸಳಕ್ಕೆ-: 0); ತನಗರಿವಿಲ್ಲವೆಂಬರಿವಿರುವಾತನು ಮುಗ ನೀ 
ಬುದ್ಧಿಕಲಿಸು (48-೧೨-೩೬). ವಿ. ನಾಲ್ಕು ಲಾತ ಬಿಗಿದು ಇವನಿಗೆ 
ಬುದ್ಧಿ ಕಲಿಸೋದು ಬಿಟ್ಟು ಇವನ ಮಾತುಗಳನ್ನೆಲ್ಲ ತಲೆಗೆ ಹಾಕಿಕೊಳ್ಳು 
ತ್ರಿರುವರಲ್ಲಾ (ಕೂಸ 9೦೬): [ಬುದ್ಧಿ + ಕಲಿಸ] 

ಬುದ್ಧಿಗುಡು (ಕ್ರಿ). ತಿಳಿವಳಿಕೆಯನ್ನು ನೀಡು : ಮೆಲ್ಲಗೆ ಷೋಗಿನ್ನುಡಿದವ್ಪ 
ದೊಳ್ನಡುಕು ಚಪ್ರಾಗ್ಳಾರದಿಂದೆಂದು ಬುದ್ಧಿಗುಡುತ್ತುಂ ನಡೆತರ್ಪ 
ಚೇಟಿಯರ ವಣತಂ ಮಾಲ್‌. ಮೃಗಾಕ್ಷಿ ಪರಿತಂದಬ್ದಾಕ್ಷನಂ 
ನೋಡಿದಳ (418: 0೬-೮). [ ಬುದ್ಧಿ 4 ಕುಡ್ಕು (ಕೊಡು) ) 

ಬುದ್ಧಿಗೆಡು (ಕ್ರಿ). ಅಲೋಜಿಸುವ ಶಕ್ತಿಯನ್ನು ಕಳೆದುಕೊಳ: 
ಹೀಸವಾಗು : ವಿವೇಕವಿಲ್ಲದಾಗು : ಮತಿಗೆಟ್ಟರ್‌ ಧೃತಿಗೆಟ್ಟರ್‌. ಗತಿ 
ಗೆಟ್ಟಿರ್‌ ಬುದ್ಧಿಗೆಟ್ಟರುನ್ನತಿಗೆಟ್ಟಿರ್‌ (೧9೪. $44); ಸಲೆ ಮಾಯಾ 
ಮೋಹವಾಚ್ಛಾದಿಸೆ ನೆಣ ಧೃತಿಗೆಟ್ಟೆಂ ವೃಥಾ ಧಾತುಗೆಟ್ಟೆಂ. . .ಕರಂ 
ಬುದ್ಧಿಗೆಟ್ಟೆಂ (675. 8೩): ಇವನೊಬ್ಬ ಬುದ್ಧಿಗೆಟ್ಟಿ ಶತಮೊಂಡ ಅಪ್ಪೆ! 
(ಏಕೆಯೋ- ೦೭). [ಬುದ್ಧಿ + ಕೆಡು] 

ಬುದ್ಧಿಗೇಡಿ (ನಾ). ತಿಳಿವಳಿಕೆ ಇಲ್ಲದ ವ್ಯಕ್ತಿ ; ತಿಳಿಗೇಡಿ: ಈ ನಾಚಿಕೆ 
ಬಿಟ್ಟಿ ತುಂಗಕ್ಕ, ಆ ಬುದ್ಧಿಗೇಡಿ ವೆಂಕಟರಮಣ, ಇನ್ಕಾರಾರೋ ಎಂದ 
ರೇನೇ ಇಡಿಯ ಊರಾಗಿಬಿಟ್ಟಿತೇ ? (ಮೂರುರಾ. ೦೪). 

[ಬುದ್ಧಿ + ಕೇಡಿ,] 

ಬುದ್ಧಿಗೇಡಿತನ (ನು). ತಿಳಿವಳಿಕೆ ಇಲ್ಲದಿರುವಿಕೆ : ಮತಿಹೀನತ : 

ಬುದ್ಧಿಗೇಡಿತನದಿಂದ ಪರಣೂಾರ್ಥದ ಸುಖವ ಹೋಗಲಾಡಿಸಿಕೊಂಡು 
. ಎ ಮನ ಹೇಸದೆ ಬಂದಿರೆಣ್ಣ (ಕಹರೇ. ೫. ೬೭-೦೬೬). 
ಮನಸ್ಸನ್ನು ತಿಳಿಯದ ಹೊರತು ಮದುದೆಯಂಥ ಮಹ: 
ಪನ್ನು ಬೆಳೆಸುವುದು ಕೇವಲ ಬುದ್ಧಿಗೇಡಿತನ (488- ೦೦೦), 
[ಬುದ್ಧಿಗೇಡಿ +35] 

ಬುದ್ಧಿಜೀವಿ (ನಾ). ಜೀವನದಲ್ಲಿ ವಿವೇಕಕ್ಕೆ ಪ್ರಾಧಾನ್ಯತೆ ನೀಡುವವನು: 
ಬೌದ್ಧಿಕಕ್ರಿಯೆಂಗಳಲ್ಲಿ ಆಸಕ್ತಿಯುಳ್ಳವನಂ : ಬುದ್ಧಿ ಜೀವಿಯಾದ ಈಶ 
ನನ್ನು ಕ್ರಮವರಿತ ಮಾರ್ಗದಲ್ಲಿ ನಿರ್ದೇಶಿಸುವುದು ಶಿಕ್ಷಣದ ಉದ್ದೇಶ 
(6೨469. ಟು): ಕನ್ನಡಿಗರು ಭಾವಜೀವಿಗಳು, ಬುದ್ಧಿಜಿವಿಗಳಲ್ಲ 
(4೫೫. ೦೦). ಸಂ. ಬುದ್ಧಿಜೀವಿನ್‌] 

ಬುದ್ಧಿದಾರಿದ್ರ (ನಾ). ವಿವೇಕವಿಲ್ಲದಿರುವುದು : ಜ್ಞಾನವಿಬ್ಲದಿರುವುದು: 
ಶ್ರೀಸಾಮಾನ್ಮನ ಹೃದೆಯದಾರಿದ್ರ್ಯ್ಯ,  ಕರ್ತವ್ಯದುರಿದ್ದ, ಬುದ್ಧಿ 
ದರಿದ್ದ್ಯಗಳು ಕರುಣೆಯ ಹಾದಿಯನ್ನು ಕಾಯುತ್ತ ಅನಿರ್ವಾಹದ 
ಬದುಕಿಗೆ ಆಳಾಗಿರುವವರೆಗೆ `ಕಾದಂಓರಿ'ಗಳು ಏನು ಕೆಲಸ ಮಾಡಿ 
ಯಾವು? (ಕಸ: ೬ ಶ್ರಶ್ವಾರಕ)- [se] 


೬೫೩ರ 


38 


48 


ಬುದ್ಧಿಮಾಂದ್ಯ 


ಬುದ್ಧಿನಾಶ (ನಾ). ತಿಳಿವಳಿಕೆಯು ಇಲ್ಲವಾಗುವುದು: ಸ್ಮೃತಿವಿಭೃಮ 
ದಿಂದ ಬುದ್ಧಿನಾಶಮಗುತ್ತದೆ (ರರ್ಮುಸಾ- 043) [ಸಂ.7 

ಬುದ್ಧಿನಿರೂಪ (ನಾ). ಪ್ರಭುವಿನ ಆಜ್ಞೆ: ರಾಜಾಜ್ಞೆ : ಮಹಾಸ್ವಾಮಿ 
ಯವರ ಬುದ್ಧಿನಿರೂಪದ ಮೇರಿಗೆ ವಾಮನಮುದ್ರೆ ಶಿಲಾಪ್ರತಿಷ್ಠೆಯು 
ಮಾಡಿದ ಶಿಲಾಶಾಸನ (ಎಳ. ೫೪1. ತಳ್ಳ 9೩-34; 1). [ಇಂ.] 

ಬುದ್ಧಿನಿಷ್ಠತೆ (ನಾ). ಅರಿವಿನ ಬಗೆಗಿರುವ ಆಸಕ್ತಿ, -ಶ್ರದ್ಧೆ: ಬುದ್ಧಿನಿಷ್ಠತೆ, 
ಹೃದಯ:ಸಂಪನ್ನತೆ, ಸಾತ್ವಿಕತೆ, ಸಹಜಸಹಾನುಭೂತಿ, ಸಾಮರಸ್ಯದ 
ದಾರಿಯ ಸಂಕಲ್ಪ ಇಲ್ಲವೆ ಕ್ರಿಯಾಶಕ್ತಿ-ಈ ಐದು ಶಕ್ತಿಗಳನ್ನು ಮಾನವನು 
ತನ್ನಲ್ಲಿ ಬೆಳಸಿಕೊಳ್ಳಬೇಕಾಗಿದೆ (55 ಣ- 0): [ಸಂ, ಿನಿಷ್ಮತಾ] 

ಬುದ್ಧಿಪೇಳ್‌ 'ಬುದ್ಧಿವೇಲ್‌' ನೋ. 

ಬುದ್ಧಿಬಲ (ನಾ). ೧. ಅರಿವಿನ ಸಾಮರ್ಥ್ಯ,-.ಶಕ್ತಿ : ಎಷ್ಟೋ ಸಲ 
ದೈಹಿಕಬಲದಿಂದ ಆಗದ ಕೆಲಸವನ್ನು 'ಬುದ್ಧಿಬಲದಿಂದ ಸಾಧಿಸುಹುದು 
(63). ೨. (ಉಕ) ಚತಂರತೆಯಿಂದ ಆಡುವ ಆಟ; ಚದುರಂಗ. 

[ಸಂ./ಮರಾ, ಬುದ್ಧಿಬಳ] 

ಬುದ್ಧಿಭ್ರಂತೆ (ನಾ). ತಲೆಕೆಡುವಿಕೆ ; ಬುದ್ಧಿಭ್ರಮಣೆ: ದಾಕ್ಷಿ 
ಹಣ್ಣು. ಯಷ್ಠಿಮಧುಕ, ಇಪ್ಪೆಹೂವು, ಖರ್ಜೂರದ ಹಣ್ಣು ... 
ಲಾಮಂಚ ಇವಂ ಕಷಾಯವನಿಟ್ಟುದರೂ ಶೀತಕಷಾಯವನಾದರೂ 
ಸೇವಿಸೆ ಸಮಸ್ತತೃಷ್ಟೆ, ಮದವನೂರ್ಛೆ, ಬುದ್ಧಿಭ್ರಂಶ ಇವೆಲ್ಲ ಪರಿಹರ 
ಮಕ್ಕುಂ (1ನೆ. 363); ಇದು ಕೇವಲ ಬುದ್ಧಿಭ್ರಂಶದ ಆರಂಭ ಮಾತ್ರ 
(ಶೇಮುಂತ, 300): [ಸಂ.) 

ಬುದ್ಧಿಭ್ರಮಣೆ (ನಾ). ಹುಚ್ಚು ; ಬುದ್ಧಿವಿಕಲ್ಪ : ಅಲೆಕ್ಸಾಂಡರ್‌ 
ಚಕ್ರವರ್ತಿಗೆ ಬುದ್ಧಿ ಭ್ರಮಣೆಯಾಗಿ ಕೂಗಾಡುತ್ತಿದ್ದಾಗ ಅವನ ವೈದ್ಯ 
೬೬೬ ವಾದ್ಯವನ್ನು ನುಡಿಸಿ ಮನಸ್ಸಿಗೆ ಶಾಂತತೆಯನ್ನು ತರುತ್ತಿದ್ದನಂತೆ 
(ಕಾಕರ. ೩೪) ; ಮಕ್ಕಳಲ್ಲಿ ಇವುಗಳ ಜೊತೆಗೆ... ಕೆಲವು ಮೆಳೆ 
ಬುದ್ಧಿಭ್ರಮಣೆಯುಂಟಾಗುತ್ತದೆ (40. ೩4). (ಸೆಂ. ಬುದ್ಧಿ ಭ್ರಮಣ] 

ಬುದ್ಧಿಭ್ರಮೆ (ನಾ): ಬುದ್ಧಿಭ್ರಮಣೆ: ಕ್ಷತ್ರಿಯರಲ್ಲೆ ಲ್ಲಾ ನೀನೇ ಗಂಡಸು, 
ಮತ್ತೊಬ್ಬನಿಲ್ಲ ಎಂದು ನೀನು ತಿಳಿದುಕೊಂಡಿರುವುದು ಬುದ್ಧಿಭ್ರಮೆ 
(240. ೬೪); ನನ್ನನ್ನು ನೋಡಿ ನನ್ನ ಕಡೆಗೆ ಬರುವುದು ಬುದ್ಧಿ 
ಭ್ರಮೆಯೇ ಆಗಬೇಕೆ? (ಸ್ಮೂಳ. 1. ೨-೪೫) [೫0. ಬುದ್ಧಿಭ್ರಮ] 

ಬುದ್ಧಿಭ್ರಾಂತಿ (ನಾ). ಬುದ್ಧಿಭ್ರಮಣೆ : ಒಂದು ವಸ್ತುವನೆರಡು 
ಮಾಡುವೆನೆಂದು ಬುದ್ಧಿಭ್ರಾಂತಿಯಲಿ ಮನಸಂದು ಸಮ್ಮಜ್ಞ್ಯಾ ನದುದಯದ 
ನೆಲೆಯು ಕಾಣಿಸದೆ ದಂಡುಗಂಬಡುತಿಹುದು . . , ಜಗವು (ಕುಠ್ಮಾಣ- 
೪-೦೬)- [ಸಂ.] 

ಬುದ್ಧಿಮತ್ತೆ (ನಾ). ಜಾಣತನ ; ಚಾತುರ್ಯ : ಬರಿಯ ಬುದ್ಧಿಮತ್ತೆ 
ಯೊಂದೇ ಅಷ್ಟು ಅಹಂಕಾರಕ್ಕೆ ಕಾರಣವಾಗದು ಮಗಳ 
ಬುದ್ಧಿಮತ್ತೆಯಲ್ಲಿ ಅವರಿಗೆ ವಿಶ್ವಾಸವಿತ್ತು (670; 

[೫9. ಬುದ್ಧಿಮತ್ತಾ] 

ಬುದ್ಧಿಮಹರ್ದ್ಮಿ (ನಾ). *ಬುದ್ಧಿಯದ್ದಿ : ಬುದ್ಧಿ ಕ್ರಿಯಾವಿಕ್ರಯತಪೋ 
ಬಲೌಷಧರಸ ಕ್ಷೇತ್ರಭೇದದಿಂ ಖುದ್ಧಿಪ್ರಾಪ್ವಾರ್ಯರಪ್ಟವಿಧಂ 
ಕೇವಲಜ್ಞಾನಮುಂ ತ ಪ್ರತ್ಯೇಕಿಬುದ್ಧತೆಯುಂ 
ಎಂದು ಬುದ್ಧಿಮಹರ್ದ್ಮಿ ಪದಿನೆಂಟು ತೆಜಂ 
ಖುದ್ಧಿ' ಪರಾ. [ಸಂ.] 

ಬುದ್ಧಿಮಾಂದ್ಯ (ನಾ). ಅರಿವಿನಲ್ಲಿ ಉಂಟಾಗುವ ಆಲಸ್ಯ; ಬುದ್ಧಿಯ 
ಜಡತೆ: ನಮ್ಮ ಕುರುಡು ಆಚಾರಗಳು ಹೇಗೆ ಬುದ್ಧಿಮಾಂದ್ಯವನ್ನು ತರು 
ತ್ವವೆಂಬುದಕ್ಕೆ ಒಂದು ಸಣ್ಣ ಆಳಸ್ಮಿಕಘಟನೆಯನ್ನು ತಿಳಿಸುತ್ತಾರೆ. 
8ಬಂರ- 3, ಸ111 ಖುಕು೩); ಇದರ ಜೊತೆಗೆ ಬುದ್ಧಿ ವಾಂದ್ಯವನ್ನುಂಟು 


ಗೆ 


೬63); 


ಅಲ್ಲಿ 
ವಾದಿತ್ಸುಮಂಂ 
(3.5: ೦೬೪). "ಬುದ್ಧಿ 


ಬುದ್ಧಿವಂತ, 


ಮಾಡುವ ಸುರೆ - ಅಜ್ಞಾನ, ಅವಿವೇಕ ಇವೂ ಪಾಪಕಾರಣಗಳು 
(ಹುಣ್ಲರ- 00೬) - [tS] 

ಬುದ್ಧಿವಂತ, (ನಾ). ೧. ತಿಳಿವಳಿಕೆಯುಳ್ಳ ವ್ಯಕ್ತಿ; ಚತುರ; ಜಾಣ: 
ನೀನಪ್ಪೊಡೆ ಕರಂ ಬುದ್ಧಿವಂತಂ (ತಂಕತಂ- 33-೪); ವೈರಿಯಲಿ ನಾರಿ 
ಯಲಿ ನದಿಯಲಿ ಜಾರೆಯಲಿ ನಯವಿಡಿದು ಕೊಂಬುದು ಕಾರಿಯವನವ 
ಬುದ್ಧಿವಂತನು (೪8೫. ೩೬ ೦೯); ಬುದ್ಧಿವಂತನಲ್ಲ ರಂಗನು ಮುದ್ದು 
ಮಾಡಿ ಮಗನ ಸಲಹಿದೆ ಗೋಪಿ (ಕೃಂಂರ- 0-009 ಕ್ಲ). ೨. ಊರಿನ 
ಹಿರಿಯ ; ಹಳ್ಳಿಯ ಮಂಖಂಡ : ಈ ಕಾಳೇಕುಣಬೆಗಳು ಇರುವ 
ಹಳ್ಳಿಯಲ್ಲಿ ಬುದ್ಧಿವಂತನೆಂಬವನೊಬ್ಬಿ ಅಧಿಕಾರಿ ಇರುವನು (ಕರಾಗೆ- ೦೩೦). 

[ಇಸಂ. ಬುದ್ಧಿವತ"] 

ಬುದ್ಧಿವಂತ್ಕ "ಬುದ್ದಿವಂತ' 

ಬುದ್ಧಿವಂತಿಕೆ (ನಾ). ಜಾಣತನ ; ಚಾತುರ್ಯ : ಶಂಭು ಮಡಿಕೇರಿಯ 
ಹೈಸ್ಯೂಲು ಸೇರಿ ಅಲ್ಲಿ ಬುದ್ಧಿವಂತಿಕೆಯಿಂದ ಮುಂದುವರಿಯುತ್ತಿದ್ದುದು 
ನನಗೆ ಗೊತ್ತಿದೆ (ಕರ, ೭9); ಈ ಹಸಿವನ್ನು ತೃಪ್ತಿಪಡಿಸಲು ಇಡೀ 
ಮಾನವಜುತಿಯೇ ತನ್ನ ಬುದ್ಧಿವಂತಿಕೆಯನ್ನೆಲ್ಲಾ ಖರ್ಚು ಮಾಡುತ್ತಲಿದೆ 
(ತೀನಾಕ್ಮ. ೦೭೨), [ಬುದ್ಧಿವಂತ್ಯ ೬ -. ಇಕೆ] 

ಬುದ್ಧಿವಂತೆ (ನಾ). ಜಾಣೆ ; ಚತುರೆ : ನಿಮ್ಮ ಂಗಿ ತುಂಬಾ ಬುದ್ಧಿವಂತೆ 
(ರೂರೆಟ್ಟಿ, 0೬): ಚೆನ್ನಮ್ಮನು ಬುದ್ಧಿವಂತೆಯೂ ಚೆಲುವೆಯೂ ಧೀರಳೂ 
ಆಗಿದ್ದಳು (ಕಠಪು- ೪೯೦) [ಬುದ್ಧಿವಂತ್ಕ---ಎ್ಯ) 

ಬುದ್ಧಿವತಿ (ನಾ). ಇ ಬುದ್ಧಿವಂತೆ: ಬುದ್ಧಿವತಿಯಾಗಿ ನಡೆವುದು 
ಸದ್ಧರ್ಮಮನೆಯ್ದೆ ಮಾಟ್ಟುದು (ಣರ. ೦೨-00). [ಸಂ. ಬುದ್ಧಿವತೀ] 

ಬುದ್ಧಿವಾದ (ನಾ). ವಿವೇಕವನ್ನು ತಿಳಿಸುವುದು ; ಉಪದೇಶ : ಮಗನಗೆ 
ಬುದ್ಧಿವಾದ ಹೇಳಿದ್ದಳು ವಿಶ್ವವರಾದೇವಿ (೭8ರ. 6); ನಮ್ಮ ತಾಯಿಗೆ 
ಎಲ್ಲವನ್ನೂ ಹೇಳಿ ಅವರ ಬುದ್ಧಿವಾದವನ್ನು ಕೇಳಿಯೇ ಬಿಡಬೇಕೆಂದು ನನಗೆ 
ಬಹಳ ಸಲ ಅನ್ನಿಸಿತ್ತು (ಕರನ: ೧೫). [ಸಂ.] 

ಬುದ್ಧಿವಾನಸೆ (ನಾ). ವಿವೇಕವನ್ನು ತಿಳಿಸುವವಳು ; ಸಮಯೋಪಾಯ 
ವನ್ನು ಹೇಳುವವಳು ; ತನಗುದು ಪರಿಚಾರಕಾಕೃೃತಿಯಶಸ್ಮಿ ಚಾರು 
'ಚಾರಿತ್ರಕಾಮಿನಿ ರಾಜಚ್ಚಮರೀಜಕಾಂತೆ ಮನೆಗಂದಿರ್ನ್ಟಾಕೆ ನಿಚ್ಚಂ 
ದಯಾಂಗನೆ ವಾಗ್ವಲ್ಲಭೆ ಬುದ್ಧಿವಾನಸೆ ಕರಂ ಭಾಸ್ವತ್ತಪೋಲಕ್ಷ್ಮಿ ಸಜ್ಜನ 
'ಮಾಗಲ್‌ ಕುಲಭೂಷಣಬ್ರತಿವರಂ ಸ್ತೀರುಜ್ಯದಿಂ ರಾಜಿಪಂ' (ಎಕ. 111), 
ಸೊಕಂಿ- 090-೭೭ ; 2198). [ ಬುದ್ಧಿ 4 ಮಾನಸಿ] 

ಬುದ್ಧಿವಿಕಲ (ನಾ). ಹುಚ್ಚೆ; ಮತಿಹೀನ: ಕೊನೆಯ ವರ್ಗದವರು 
ಬುದ್ಧಿಹೀನರು ಮಾತ್ರವಲ್ಲ, ಬುದ್ಧಿವಿಕಲರಾಗಿಯೂ ತಿಳಿಗೇಡಿಗಳಂತೆಯೂ 
ತೋರುತ್ತಾರೆ (ಕಿಕ್ಶರ: ೫೯೦)- [ಸಂ.] 

ಬುದ್ಧಿವಿಕಲ್ಪ (ನಾ). ಹಂಚ್ಚು ; ಬುದ್ಧಿ ಭ್ರಮ! ನನ್ನ ತಾಯಿಯ ಆ 
ದಿನಗಳ ಸಂಕಟಷನ್ನೂ ಅವಸ್ಥೆಯನ್ನೂ ನೆನಸಿಕೊಂಡುಬಿಟ್ಟರೆ ನನಗೆ ಬುದ್ಧಿ 
ವಿಕಲ್ಪವಾಗಿ ಹೋಗುತ್ತದೆ (ಮುಶಾಗ. ೦೩9). [ಸಂ.] 

ಬುದ್ಧಿವಿಕಾರ (ನಾ). *- ಬುದ್ಧಿವಿಕಲ್ಪ : ಬುದ್ಧಿವಿಕಾರೆದಿಂದ ನರಳುವ 
ಮಕ್ಕಳಿಗಾಗಿ ಪ್ರತ್ಮೇಕವಾದ ಶಾಲೆಯಿರುತ್ತದೆ. (649). [ಸಂ.] 

ಬುದ್ಧಿವಿಕಾಸ (ನಾ). ಅರಿವಿನ ಬೆಳವಣಿಗೆ: ಓದುವ ರೂಢಿ ಬಲಿತು 
ಬುದ್ಧಿ ವಿಕಾಸವಾದಂತೆ ಕ್ರಮೇಣ ಸೂಕ್ಷ್ಮ ಹಾಗೂ ಗಹನವಾದ ಶಾಸ್ತ್ರೀಯ 
ಗ್ರಂಥಗಳನ್ನು ಆಯ್ಕೆ. ಮಾಡಬೇಕು (ಗ್ರಂಧಾಂ. ೪)- [ಸಂ.] 

ಬುದ್ಧಿ ವೇಳ್‌ * ಬುದ್ಧಿವೇಟ್‌ "ನೋ. 

ಬುದ್ಧಿವೇಬ್‌, ಬುದ್ಧಿ ಪೇಳ್‌, ಬುದ್ಧಿವೇಳ್‌, ಬುದ್ಧಿಹೇಳು (ಕ್ರಿ). 
ತಿಳಿವಳಿಕೆಯನ್ನು ನೀಡು ; ವಿವೇಕವನ್ನು ಹೇಳು : ಉಪದೇಶಿಸಂ : 
ಪಲರ್ಮೆಯಿಂ ಪರಸಿ ಸೇಸೆಯನಿಕ್ಕುವ ಬುದ್ಧಿವೇಬ್ವ . . . ಕಣ್ಣ 


೬೫೩೯ 


20 


೩0 


48 


ಬುದ್ಧಿಸ್ಥಾನ 
ನೀರ್ಗಳಂ ಮಿಡಿವ ಬಹುಪ್ರಕಾರಜನಸಂಕಟಮೊಪ್ಪ; ದುದಾ ಪ್ರಯಾಣದೊಳ' 
(6೨ಫು. ೪-೫೬); ಅದು ಕಾರಣದಿಂ ಮಾವುಮುಣ್ಣುದುಡುವುದು 


ಮೋನದಿಂದಿರವೇಡೆಂದು ಬುದ್ಧಿವೇಟಕ (ಛರ್ಲನ್ಸು. 4೦೩4). ಬುದ್ಧಿಪೇಳ್‌: 
ಕಲಿತಷ್ಟ ತೋರುವೆನು ದೇವರು ಬಲಿಯದಾಟವ ಬುದ್ಧಿಪೇಳ್ವುದು 
(ana. ee). ಬುದ್ಧಿವೇಳ್‌ : ಮೆಯ್ದೋಜ್‌ ಬುದ್ಧಿವೇಳ್ವರಸು 
ನಂಟರ್ಕಳಂ. ಹೊಯ್ದನಿಕ್ಕ ಡಿಯಾಗೆ ರಣದೊನೆಯವರ್ಗಳಂ (ಇತರ. ರೇ. 
₹೦3) ; ಜಾಣತನದಿ ಬುದ್ಧಿವೇಳ್ದು ರಕ್ಷಿಸ ಹೇಳು (ನೂಕ. ೩೭-೦೪). 
ಬುದ್ಧಿಹೇಳು : ಬುದ್ಧಿಹೇಳೆ ಗೋಪಿ ನಿನ್ನ ಮುದ್ದು ಕಂದಗೆ (ಸರಿ. 
೩-೬೬ ೫0೭) ; ಅವನ ಅಂತರಾತ್ಮವು ಎದ್ದುಬಂದು ಅವನಿಗೆ ಬದ್ಧಿಹೇಳು. 
ತ್ತಿತ್ತು (01087, ೪೪). [ ಬುದ್ಧಿ 4-'ಪೇಬ*] 

ಬುದ್ಧಿ ವೈಕಲ್ಯ (ನಾ). ಅರಿವಿನಲ್ಲಿ ಉಂಟಾಗುವ ವೈತ್ಯಾಸ...ಏರು 
ಪೇರು. [ಸಂ.] 

ಬುದ್ಧಿಶಕ್ತಿ (ನಾ). ಬುದ್ಧಿಯ ಸಾಮರ್ಥ್ಯ ; ಬುದ್ಧಿಬಲ ; ವಿಷಯ 
ಮನೆಟ್‌ಯಲುಂ ಬಾರದಜಕೊಳುಂ ಬುದ್ಧಿಶಕ್ತಿಯಿಲ್ಲದುದಟ್‌ಂ ಪರಲೋಕ 
ಬಂಧಮೋಕ್ಷ ದ್ರವ್ಯಾದಿಗಳೊಳ್‌ ಸರ್ವಜ್ಞಪ್ರಮಾಣತೆಯಿಂ 
ತತ್ವ ಮಾಣಿತಾಗಮದೊಳ್‌ ಪೇಟ್ತವೆಲ್ಲಂ ಅವಶ್ಯಂ ತಪ್ಪುವುವಲ್ಲೆಂದು 
ಸಮ್ಮಗ್ವರ್ಶನ ಸ್ವಭಾವದಿನಪ್ಪ ನಿಶ್ಚಯಚಿಂತನಂ ನವಮಧರ್ಮಂ 
(ಅತಪು- 5-೨6 ಐ). [.] 

ಬುದ್ಧಿಶಾಲಿ (ನಾ). ಚಾತುರ್ಯವುಳ್ಳ ೈ ವೈಕ್ತಿ ; ಚತುರ ವ್ಯಕ್ತಿ; ಬುದ್ಧಿ 
ಶಾಲಿಯಂತಾರೈಕೆಯುಳ್ಳನುಂ ದೂರದರ್ಶಿಯಂತೆ ಮೇಲನಲ್‌ವನುಂ . 
ಅಪ್ಪುದು (ರರ್ಜಾಕ್ಕು. ೩-೪) ; ಈ ಸಂದರ್ಭದಲ್ಲಿ ಹುಡುಗನ ತಾಯಿಗೂ 
ಇಷ್ಟವಿದ್ದುದರಿಂದಲೂ ಹುಡುಗಿ ಬುದ್ಧಿಶಾಲಿಯಾದುದರಿಂದಲೂ ಇದೇ 
ಒಂದು ದಾರಿಯಾಯಿತು (ಸಳ. 1, 3-೪೨). [ಸಂ. ಬುದ್ಧಿಶಾಲಿ] 

ಬುದ್ಧಿ ಶೂನ್ಯ (ನಾ). ತಿಳಿವಳಕೆಯಿಲ್ಲದ ವ್ಯಕ್ತಿ ; ವಿವೇಕವನ್ನು ಕಳೆದು 
ಕೊಂಡ ವ್ಯಕ್ತಿ; ಬುದ್ಧಿಶೂನ್ಮನಾಗಿ ಎನ್ನಾಪದ್ಧಕಾರ್ಯಕುಹಕಮನವ 

ತಿದ್ದಿ ಹೃದಯಶುದ್ಧಿ ಮಾಡೊ ಪ್ರದ್ಯುಪ್ನುನೆ (ಕರರ: ೯6-09); ಇದನ್ನು 

ನಾನು ಬುದ್ಧಿ ಶೂನ್ಯಳಾಗಿ ಮಾಡಿದ್ದೇನೆಂದು ತಿಳಿದುಕೊಳ್ಳದೆ :ಡ 
(63m: we). [ಸಂ.] 

ಬುದ್ಧಿಸಹಾಯ (ನಾ). ರಾಜನಿಗೆ ಸಲಹೆ ಕೊಡುವವನು ; ಮಂತ್ರಿ ; 
ಸಚಿವ: ಮಂತ್ರೀ, ಬುದ್ಧಿಸಹಾಯಃ, ಅಮಾತ್ಮಃ, ಸಚಿವ; ಈ ೪ 
ಮಂತ್ರಿ” (ಕರಾಯ. ೭೦-೨೬೨), [೫ಂ. 

ಬುದ್ಧಿಸಿದ್ದಿ (ಸಾ). [ಯೋಗ] ಅರಂವತ್ತುನಾಲ್ಕು ಸಿದ್ಧಿಗಳಲ್ಲಿ ಒಂದಂ; 
P ಬುದ್ಧಿಸಿದ್ಧಿಗಳಲ್ಲಿ ಎಂಟು ವಿಧಗಳಿವೆ. ಅವು ಯಾವವೆಂದರೆ 
“(ಅ) ಜಗಜ್ಜನನ, ಜಗದ್ರಕ್ಷಣ, ಜಗತ್ಸಂಹರಣ, ಇಷ್ಟಕರಣ, 
ಅಭಿಮತಲೋಕಪ್ರವರ್ತನ. ಅಸದೃಶಲೋಕನಿರ್ಮಾಣ, . ಅಶುಭ 
ಕರಣ. ಶುಭಕರಣ (ವಿಚಿಂ. ೬-೪೫೭). (ಅ) ಅಭ್ಯಾಸಾಂತರದಲ್ಲಿ 
ವೇದಾಂತಿ ಗುಣಗಳು : ನಿತ್ಕಾನಿತ್ಯವಿವೇಕ್ಕ ಸಕಲಭೋಗವಿರಕ್ತಿ, 
ಪರಮಶಾಂತಿ, ಅವ್ಕಭಿಚರಿತಭಕ್ತಿ, ದೃಢತರಶ್ರದ್ಧೆ, ವೈದಿಕಾಸ್ತಿಕ್ಕ, 
ಬ್ರಹ್ಮಜ್ಞಾನ. ಬ್ರಹ್ಮಾನಂದ (ವಿಚಿಂ, ೬-೪೫೭)” (ಶ್ರಕಕೃ. ೨೬): 
ಜಗ್ಗುನನ ಜಗದ್ರಕ್ಷಣ .,. ಶುಭೇರಣವೆಂಬೆಂಟು ಬುದ್ಧಿಸಿದ್ಧಗಳವ 
ಡನೆ ಮೊದಲೈವತ್ತಾಜು ಗುಣಮುಂ ಕೂಡಿದವತ್ತುನಾಲ್ಕು 
ಗುಣಂಗಳಿಂ ಸಂಪನ್ನಫಾಗಿ ಸತ್ಯಲೋಕದಲ್ಲಿ ಬ್ರಹ್ಮನಿರ್ಪಂ (0ನ. ೨೨೩). 
"ಸಿದ್ಧಿ ಪರಾ. [3] 

ಬುದ್ಧಿಸ್ಥಾನ (ನಾ). [ಜ್ಯೋತಿ] ಜಾತಕನ ಬುದ್ಧಿಶಕ್ತಿಯನ್ನು 
ಸೂಚಿಸುವ, ಲಗ್ನದಿಂದ ಗುರುತಿಸುವ ಐದನೆಯ ಸ್ಥಾನ : 
“ಬುದ್ಧಿಸ್ಥಾನ..ಲಗ್ನದಿಂದ ಐದನೆಯ ಸ್ಥಾನ” (1048. ಕಂ. ೩60) - [ಸಂ.] 


ಬುದ್ಧಿಹೀನ 


ಬುದ್ಧಿಹೀನ (ನಾ). ಮತಿಹೀನ ; ದಡ್ಡ : ಬುದ್ಧಿಹೀನರ ಮಾತ ಕೇಳಿ ನಾ 
ಮರುಳಾದೆ (ಶೃಂದ- ರಾ. ೨-3-8) ; ಉದ್ದು ಮೇದ ಕತ್ತೆಯ ಹಾ 
ಬುದ್ಧಿಹೀನನು (೧ರ). ಸಂ.) 

ಬುದ್ಧಿಹೇಳು 'ಬುದ್ಧಿವೇಟಿ್‌' ನೋ. 

ಬುದ್ಧುದ್ಕ (ನಾ). ಒಂದು ಬಗೆಯ ಕಣ್ಣಿನ ರೋಗ : 
ನೇತ್ರ' ಪರಾ. [ಸಂ. ಬುದ್ದುದಾ] 

ಬುದ್ದುದ್ಕ (ನಾ). ನೀರಿನ ಮೇಲಿನ ಗುಳ್ಳೆ ; ಬೊಬ್ಬುಳಿ : ಜಲದ 
ಟೋಪೋಪಮಂ ಬುದ್ದು ದನಿವಹನಿಭಂ ಫೇನಪಿಂಡಾಯವನಾನಂ 
ಜಲರೇಖಾಕಾರಮಾಖಂಡಲಲಲಿತಧನುರ್ಲೀಲ ಮಾಕಾಳಿಕೀಸಂಚಲಮಾ 
ಸೌಂದರ್ಯಂ (988. ೬-೩0) ; ಕೆಡುತ್ತ ಹುಟ್ಟುತಿಹ ಕಡಲ ತೆರೆಗಳ 
ಬುದ್ದು ದಂಗಳೆ ಜಡಧೆರಂಗಳಿ ಶಕ್ರೈಚಾಪವೆ . . , ನುಡಿದ ಭಾಷೆಯನಿಂತು 
ನಡೆಸಲು ಬಸವನೇ ಬಲ್ಲ (೨ಸಪು. ೩೭-೨೩); ಹಯಮೋಹರದ ತೆರೆಮಾಲೆ. 
ಯಲಿ ಬಲುರುಖಲ್ಲರಿಯ ಬುದ್ಭುದತತಿಯಲಿ . . . ಅರಿಬಲಾರ್ಣವ ಗಜಜು 
ಮಿಗಲಳ್ಳಿಆಸಿಯುತದೆ. ಬಹುವಿಧದ ವಾದ್ಯವಿಡಾಯರಭಸದಲಿ (ಕುವ್ಯಾಂ- 
೩೨). [ಸಂ.] 

ಬುದ್ಭುದನೇತ್ರ (ನಾ). ೧. ಬುದ್ಬುದವೆಂಬ ರೋಗವುಳ್ಳೆ ಕಣ್ಣು. 
ಪಿ. ಬುದ್ದುದವೆಂಬ ಕಣ್ಣಿನ ರೋಗವುಳ್ಳವನು; ನೇತ್ರರೋಗಿ : 
ಉದಯಸ್ಮಂ ದಿನನಾಥನಾಗೆ ವಕಲೂಕ್ಷಂ ನಿರ್ಭಯಂ ನಿರ್ದಯಂ ಸದನಂ 
೬. ಇಂದುಗೃಹಲಗ್ನಸ್ನಾಯಿಯಾದಂದು ಬುಡ್ಳುದನೇತ್ರಂ (೧8. ೦೮-೦): 

[ಬುದ್ಭುದ್ಧ 4 ನೇತ್ರ] : 

'ಬುದ್ಧುದಾಕ್ಷ (ನಾ)- ಇ ಬುದ್ಭುದನೇತ್ರ ೧ : ಬುದ್ಭುದಾಕ್ಷೆಯೋಗದಲ್ಲೂ 

ಯಾವುದು. ಹೂಗಿಣ್ಣೆನ್ನುವುದನ್ನು ತಿಳಿಯಬಹುದು (೫. 9-೬6 920). 
[ಸಂ,] 

ಬುದ್ಧುದಿಸು (ಕ್ರಿ). ನೀರುಗುಳ್ಳೆಯೇಳು; ಬೊಬ್ಬುಳಿಕೆಯುಂಟಾಗು : 
ವಿಚಾರವು ಅವನ ನೊರೆಹಾಲಿನಂತೆ ಬುದ್ಭುದಿಸಿದಾಗ ಅದಕ್ಕೊಂದು 
ಪ್ರೌಢಿಮೆ ಬರುತ್ತದೆ. (ಮುಂಗೌಫು- ೫ ರುನ್ನುಂ) [ಬುದ್ದುದ್ಕ-- ಇಸ್ಟು) 

ಬುದ್ದಿ. "ಬುದ್ದಲಿ' ನೋ. 

ಬುಧ (ಗು). ೧. ಬುದ್ಧಿಃ ಶಕ್ತಿಯುಳ್ಳ ಳ್ಳ ತಿಳಿವಳಿಕೆಯಿಂದ ಕೂಡಿದ. (ನಾ). 
೨. ವಿದ್ವಾಂಸ; ಪಂಡಿತ ; “ಸೂರಿ ಬುಧಂ ಕವಿ ವಾಗ್ಮಿ . :. ಸಭಾಸದಂ 
ವಿದಕ್ವಿಂಸಂ”  (್ತುಕೋ- -66-9); : ಪರಮಬುಧಜನೋಪಾಸನಮುಂ 
ಕೃತಿಪರಿಚಿಯಮುಂ (ತರ್ಕುಂ) ಪ್ರತೀತ್ಮೀಯಂ) ವಾಗ್ದಿದಗೃತಾನಿಪುಣತೆ 
(ಯೊಳ್‌) (೪4ರ: ೦-00); ಜಿನರ್ಗಂ ತ್ರಿಕಾಲಯೋಗಂ . . , ನೇೆಯೆ 
ನೋಡಿ ನಂಬುಗೆ ಮಹಾಪುರಾಣದೊಳೆ ಬುಧರ್‌ (924. ೦೨-೩೦); 
ಬುಧರಿರ್ದು ನೋಟ್ಬು | ದು ಪುರಾತನನೂತನಕಾವ್ಯರೇಖೆಯಂ (ಗಡಾಯು, 
ಆಟ); ಮಿಗುವವಧಿ ಬುಧರಜಾೌಯೆ ನಿನ್ನಿನ ಹಗಲು ನಿನ್ನದು ಪಾಂಡು 
ತನಯರು: ಹೊಗುವಡಿಂದಿನ ದಿನಸೆವವರದು ಕಂದ (ಕಣವಿ. ೭-೨೨). 
೩. ದೇವತೆ ; ದಿವಿಜ. “ಬುಧರನ್ವಿತರ್ಕಳುಂ ದಿವಿಜರುಂ” (ಪಸ್ತುಕೋ. 
930-0೪). -೨, ೩ ; ಇತಿಹಾಸಮೆಂಬ ವಿಮಳುಮೃತವಾರ್ಧಿಯೊಳೊಗೆದ 
ಕಲ್ಪಕುಜದಂತೆ ರಸಾನ್ವಿತಮಾದೀ ಕೃತಿ ಬುಧಸಂತತಿಗಕ್ಷಯಸುಖಮನೀವು 
ದೊಂದಚ್ಚರಿಯೇ (ಯಕೋತ. 0-೨೩). ೪. ಬೃಹಸ್ಪತಿಯ ಹೆಂಡತಿ 
ಯಾದ ತಾರೆಯಲ್ಲಿ ಚಂದ್ರನಿಂದ ಜನಿಸಿದವನು : “ರೌಹೀಣೀ' 
ಬುಧಃ, ಸೌಮ್ಯಃ, ಚಂಂದ್ರಮಸಾಯನಃ. ಈ ೪ ಬುಧನ ಪೆಸರ್‌” 
(ಪಣಯು. ೯-1೬) ; ರವಿ ಚಂದ್ರ ಬುಧ ನೀನೆ ರಾಹುಕೇತುವು ನೀನೆ 
(ರಂದ: ೨-3೬-0). `ಬುಧತಾತ' ಪರಾ. ೫. [ಜ್ಯೋತಿ] ನವಗ್ರಹ 
ಗಳಲ್ಲಿ ಒಂದು : ಮಂಗಳ, , ಬೃಹಸ್ಪತ್ಕಾದಿ ನವಗ್ರಹಂಗಳಿಲ್ಲಂ 
ಪುಂನಪುಂಸರಲಿಂಗಂಗಳ* (ಕರರ. ೮6 ಪ್ರಯೋ); ಸೂರ್ಯನಿಗೆ ಅತ್ಯಂತ 


'ಬುದ್ಭುದ 


೬೫೪೦ 


ಬುಬ್ಬುಣ 


ಸಮಾಪದಲ್ಲಿರುವ ಗ್ರಹ ಬುಧೆ (6೫8: 0೩). ೬. [ಗಣಿತ] ಒಂಬತ್ತು 
ಎಂಬ ಸಂಖ್ಯೆಯ ಸಂಕೇತ : “ನವ... ಬುಧ, ಬಂಧೆ, ಗ್ರಹ, 
ಗ್ರಹಣ, ರೆಸ, ನಂಟ್ಯಾಂಗ, ಇಂತಿನಿತುಂ 2ಕ್ಕೆ ಪೆಸತು” (ಕೃನಜಾ, ೦೦-೪)- 
[| 

ಬುಧತಾತ (ನು). ಬುಧನ ತಂದೆ; ಚಂದ್ರ : ಬುಧತಾತನ ತಿಳಿಚೊನ್ನಂ 
ವಿದಿತಾಶಾವಳಿವಿಕೀರ್ಣಪೂರ್ಣವಿಲಾಸಂ (೫೦ರ. ೨-೩). [ಸಂ.] 

ಬುಧನಾಲು (ನಾ). ಒಂದು ಬಗೆಯ ಶಿಕ್ಷೆ ಹಾಗೂ ಅದಕ್ಕೆ ಬಳಸುವ 
ಮರದ ಸಾಧನ : ಅಸುರೇಂದ್ರ ತಾನೆ ಪೋಗಿ ಬಲುಗಾಳಗಂಗೈದು 
ಪಿಡಿತಂದು ಯರಡುಕಾಲ್ಲಳಿಗೆ ಬುಧನಾಲ ಜೋಡಿಸಿ ವಹಿಬರ್ಪವರ ಬಲುಡ 
ನೋಡುವೆನೆನುತ (ನನನೋ- ೨೯-9೨). [+ ಮರಾ. ಬುಧನಾಲ] 

ಬುಧವಾರ (ನು). ಬುಧನಿಗೆ ಧಿಸಿದ ದಿನ; ವಾರದ ನಾಲ್ಕನೆಯ 
ದಿವಸ: ಕ್ರೋಧಿಸಂವತ್ಸರದ ಮಾಘ ಶುದ್ಧಾ ಬಿದಿಗೆಯು .ಬಾಧ 
ವಾರದಲು (ಎಳ, 29, ಹಂಣಸೂ- ೨೬-೪; 2544). [೫ಂ.] 

ಬುದ್ಧ (ನಾ). ೧. ಪಾತ್ರೆಯ ತಳಭಾಗ,-ಅಡಿ. ೨. ಮರದ ಬುಡ ; 
“ಅವಾಗ್ಭಾಗು, ಬುಧ್ನಃ. ಈ ೨ ಮರದ ಮೊದಲ್‌ (ಹಸು, ೩೦-೨೬). 
೩. ಅತ್ಯಂತ ಕೆಳಭಾಗ, ೪. ಎತ್ತರ ; ಔನ, ೫. ಉಬ್ಬಿದ 
ಹೊಟ್ಟಿ. ೬. ಉಬ್ಬಿದ ಹೊಟ್ಟೆಯುಳ್ಳವನಂ; ದಪ್ಪ ಹೊಟ್ಟಿ 
ಯುಳ್ಳೆವನು. ೭. ದೇಹ; ಶರೀರ. ೮. ಈಶ್ವರ; ಶಿವ; “ಉನ್ನತೋ 
ವರನಲ್ಲಿ ಶಿವನಲ್ಲಿ ಬುಧ್ಗೆಮೆಂಬುದು” (ಕುಂಗರಾ, ೪-33); “ಔನ್ನತ್ಯಮುಂ. 
ಮೂಲಮುಂ ಶಿತಿಕಂಠಂ ತ್ರಯ ಬುಧ್ಯಮಕ್ಕುಂ” (ಇಣಕೆ. ೧೭). 

[ಸಂ.] 

ಬುನಗು, ಬುನುಗು (ನಾ). ದಂಡಿನ ಹಿಂದೆಯೇ ಇದ್ದುಕೊಂಡು 
ಆಹಾರಸಾಮಗ್ರಿ, ಮುಂತಾದುವುಗಳ ಸರಬರಾಜನ್ನು ನೋಡಿ 
ಕೊಳ್ಳುವವರ ತಂಡ: “ಪರಿಗ್ರಹ, ಪರಿಗ್ರಹಣ ಇ ೧, ಸೇವಕ, ೨, 
ಪಂಡಿನ ಹಿಂದಿನ ಬುನಗು” (ಗಗಾತು- ೦೯). ಬುನುಗು : “ಪ್ರಶ್ಯಾಸಾರ 
= ದಂಡಿನ ಬುನುಗು” (ಗಂಗಾತು. 330). 

[- ಮರಾ. ಬುನಗಾ, ಬುಣಗಾ, ಬುಣಗೇ] 

ಬುನಾದಿ (ನಾ), ೧: ಅಡಿಪಾಯ; ತಳಹದಿ; ಅಸ್ತಿಮರೆ: ಊರಲ್ಲಿ 
ರಾಯರು ಇಲ್ಲದಿದ್ದರೆ ಕೋಟೆಯ ಕಲ್ಲುಗಳು ಎಷ್ಟು ಮನೆಗಳ ಬುನಾದಿ 
ಗಳಾಗಿ ಕೊಳೆಯಬೇಕಾಗಿತ್ತೋ ಏನೋ (ಕಂತೆ. ೪); ಕತ್ತಲಿನ ಕಗ್ಗಲ್ಲ 
ಬುನಾದಿಯ ಕೆಳಗೆ ನಕ್ಷತ್ರಗಳು ಉಸಿರುಕಟ್ಟಿ ಸತ್ತುಹೊಗಿರಬೇಕು 
(೪೧4. ೦೯)- ೨. ಮೊದಲು; ಪ್ರಾರಂಭ : ಸಕಲಕಾರ್ಯಗಳು , , , 
ಮುಂಗಳಕರವಾಗಿ ಮುನ್ನಡೆದು ಮುಗಿಯಲೆಂಬ ಸದುದ್ದೇಶದಿಂಬ ಆದಿಯಲ್ಲಿ 
ಇಷ್ಟದೇವತಾಪ್ರಾರ್ಥನೆ ಮಾಡುವುದು ಬುನಾದಿಯಿಂದ ಬಂದ ಆರ್ಯ 
ಸಂಪ್ರದಾಯ (809- 3೬೦); ಇವತ್ತು ನಿನ್ನೆ ಕಟ್ಟಿಸಿದ ಗುಡಿಗಳೇನೋ 
ಇವು? ಜಕ್ಕಣಾಚಾರ್ಯರ ಗುಡಿಗಳು! ಬಹಳ ಬುನಾದಿಯಿಂದ ಬಂದವು! 
(ಹೊಸಂಸಾ- ಬ). [+ ಪಾರ, ಬುನ್ಕಾದ್‌; ಹಿಂ. ಬುನಿಯಾದ್‌; 
ಮರಾ. ಬುಸಾದ್‌, ಬುನಿಯಾದ್‌, ಬುನ್ಮಾದ್‌] 

ಬುನುಗು "ಬುನಗು' ನೋ. 

ಬುಬ್ಬಣ “ಬುಬ್ಬುಣ' ನೋ. ಕ 

ಬುಬ್ಬಣಚಾರ 'ಬುಬ್ಬುಣಾಚಾರ' ನೋ. 

ಬುಬ್ಬಣುಚಾರ 'ಬುಬ್ಬುಣಾಚಾರ' ನೋ. 

ಬುಬ್ಬಣಿ (ನಾ). ಒಯ್ಯಾರಿ ; ಸೋಗಲಾಡಿ ; ಮಿಟಕಲಾಡಿ ; ಈಗ ಆ 
ಬುಬ್ಬಣಿ ಸತ್ತ ಮ್ಯಾಲ, ನೀರು ಕೊಡಾಕ ಗತಿ ಇಲ್ಲದ ಪತ್ರಾ ಬರಸ್ಕಾನ 
ನಾಚಿಕಿಲ್ಲದೆ (ಕುಂಳುತು. ೨೦೦). [ಬುಬ್ಬಣ (ಇ ಬುಬ್ಬುಣ) 4 -ಣ್ಯ] 

ಬುಬ್ಬುಣ, ಬುಬ್ಬಣ (ನಾ)- (ಉಕ) ನಟನೆ; ಸೋಗು; ಬೂಟಾಟಿಕೆ : 


ಸಂಬಂ 


ಬುಬ್ಬುಣಚಾರ ೬ 


* ಬುಬ್ಬುಣಾಚಾರ' ಪರಾ. ಬುಬ್ಬಣ: ಬಿಂಕಾ ಮಾಡಿಕೊಂತ ಡಾಕ್ಟರ 
ಮನ್ಮಾಗ ಹೊಕ್ಕು. ಡಾಕ್ಟರ ಮನಿ ಎಲ್ಲೈಶಿ? ದವಾಖಾಣಿ ಎಲ್ಲೈತಿ? 
ಅಂತಾ ಬುಬ್ಬಣಾ 'ಮಾಡತಿ*ಯೇನು ? (aaism. 093). [2] 
ಬುಬ್ಬುಣಚಾರ * ಬಂಬ್ಬುಣಾಚಾರ ' ನೋ. 
ಬುಬ್ಬುಣುಚಾರ, ಬಂಬ ಣಚಾರ, ಬುಬ್ಬಣಾಚಾರ. ಬುಬ್ಭುಣಚಾರ 
(ನಾ)- ಇ ಬುಬ್ಬುಣ: ಹಾಗಾದರೆ ಅಂತಃಕರಣದ ಬುಖ್ಬುಣಾಚಾರ 
ಹೇಳಬೇಡ (560. 60). ಬುಬ್ಬಣಚಾರ : ನೀವು” ಫೋಡಬೇಕಾಗಿಕ್ತು : 
ಮ್ಯಾ ಲೆ ಎಂಥಾ ಬುಬ್ಬ ಚಾರದ. ಮಾತು ಸುರಸತಾಳ ಅಂಬೂದನ್ನ (ಕೈತ, 
an ಬುಬ್ಬಣಾಚಾರ : ಎಷ್ಟು ಬುಬ್ಬಣಾಚಾರದ ಮಾತನಾಡುತ್ತೀಯೆ 
(69). ಬುಬ್ಬುಣಚಾರ : ನಾಲ್ಕು ಬುಬ್ಬುಣಚಾರದ ಮಾತುಗಳನ್ನಾಡಿ 
ಸಾಂಬನು ಹೊರಟುಬಿಟ್ಟಿನು (ಕನು. 69) ; ಇಷ್ಟು ಬುಬ್ಬುಣಚಾರ 
ಹೇಳುವವಳು ಅವಳೆ ಮದಃವೆಯನ್ನು ಮಾಡಬೆಕು (ಕತ. ೧೨೫). 
[ಬುಬ್ಬಾಣ 4 ಆಚಾರ] 
ಬುಭುಕ್ಷಿತ (ಗು). ೧. ಆಹಾರಕ್ಕಾಗಿ ಹಾತೊರೆಯುವ: ತಿನ್ನುವ 
ಅಪೇಕ್ಷೆಯುಳ್ಳೆ. ೨. ಹಪಹಪಿಸುವ : ಬಯಸುವ: ನಾನು ನನ್ನ 
ಬಹುದಿನದ ಬುಭುಕ್ಷಿತಭಕ್ತಿಯನ್ನು ವೃಕ್ತಗೊಳಿಸಿ ಅದನ್ನು ಸಾರ್ಥಕಗೊಳಿಸ 
ಬಯಸಿದೆ (ಇಕ್ಕಕ- 060)- (ನಾ). ೩. ಆಹಾರಕ್ಕಾಗಿ ಹಾತೊರೆಯು 
ವವನು; ಕ್ಷುಧಿತ : “ಕುತ್ವಾನ್‌, ಬುಭುಕ್ಷಿತಃ , . . ಶುಧಿತಃ -ಈ ೫ 
ಹಸಿದಾತಂ ”' (ಉಡು. ೩೯-೨೦೩) ; ಧರೆಯೊಳ್‌ ಕಲಸಿ ಪರೆದ ಕೂಬಂ 
ಕಂಡಾನಿರದೆ ಬುಭುಕ್ಷಿತನೆಂ ಭೋರ್ಗರೆಯುತ್ತುಂ ಪನಯ್ದೆಂ (ಶಂತತಂ- 
309-4). - [ಸಂ.] 
ಬುಭುಕ್ಷೆ (ನಾ). ೧. ಹಸಿವು; ಕ್ಷ;ಧೆ: “ ಅಶನಾಯಾ, ಬುಭುಕ್ಷಂ . ., 
ಶುಧಾಈ ೬ ಹಸಿವು” (ಇಉಯು- ೫೯-೨೦೬) ; ಒಪ್ಪಿಡಿಯ ಕವಳ 
ಏತಕ್ಕೆ ಸಾಕು ಅದು ಮಹಾಸುರದ ಭಿಕ್ಷೆ ಅನಂತತೆಯ ಸಂತಶಿಯನುಂಡು 
ತೀರಿತು, ಆ ಬುಭುಕ್ಷೆ (ತೃತ್ಮಾಂ. 0೬-೬). ೨. ಆಸೆ; ಬಯಂಕೆ. 
[ಸಂ. ಬುಭುಕ್ಷಾ 
ಬುರಕಾ, ಬುರಕಿ, ಬಂರುಕ್ಕ ಬುರುಕಾ; ಬುರುಕಿ, ಬುರಂಕೆ, ಬುರ್ಕಿ 
(ನಾ): ೧. ಮುಖವನ್ನು ಮರೆಮಾಡಿಕೊಳ್ಳಲು ಹಾಕಿಕೊಳ್ಳುವ 
ನವಿರಾದ ಬಟ್ಟೆಯ ಮುಸುಕು ; ಅವಕಂಂಠನ ; ರಜಪೂತಹೆಂಗಸರಲ್ಲಿ 
ಬುರಕಾ ತೊಡುವ ಪದ್ಮತಿಯಿದ್ವಿತು (ರೂಂ). ೨. ಮುಸಲ ಿನಸ್ತ್ರೀಯರ: 
ತಲೆಯಿಂದ ಕಾಲಿನ" ವರೆಗೂ ಮುಚ್ಚುವಂತೆ ತೊಡುವ ಒಂದು 
ಬಗೆಯ ಉಡುಪು: ಸಂಪ್ರದಾಯನಿಷ್ಮರಾದ ಮುಸಲ್ಮಾನ ಹೆಂಗಸರು 
ಇಂದಿಗೂ ಬುರಕಾ ಧರಿಸಿಯೇ ತಿರುಗಾಡುತ್ತಾರೆ (ಟೂ). ಬುರಕಿ : 
೧. ಹಿಂದೂಸ್ತ್ರೀಯರು ಬುರಕಿ ಹಾಕಿಕೊಳ್ಳುವ ಪದ್ಧತಿಯು ಈಗ 
ಕಡಿಮೆಯಾಗಿದೆ (60). ೩. (ಆನೆ, ಪಲ್ಲಕ್ಕಿ ಮುಂತಾಡುವಕ್ಕೆ 
ಹೊದಿಸುವ) ಗೌಸು; ಆಚ್ಚಾದನೆ: ಲಂಗಾಜಮ್ಮಣ್ಣಿಯವರು ವಬ್ಬಶಿದ 
ಬೆಳ್ಳಿಬಸವನ ಆಭರಣದ ಲೆಖ್ಶಾ . . - '೨ ಬುರಕೇ ಕಾರ್ವೆ ೧ (೪. x೪, 
ನೂತನ್‌ ೨ರ೯-೬ನೆಯ 100 । 3847), ಬುರುಕ್ಕ: ೨. ಒಬ್ಬ ಹಿಂದೂ 
ಸ್ತ್ರೀಯು, ಬುರುಕದಲ್ಲಿ ಕೋಟೆಯಿಂದ ಪಾರಾಗಿ ತಪ್ಪಿ ಸಿಕೊಳ್ಳಲಿತ್ತಿಸಿದ್ದ 
ಷಂಪ0*ಖಾನನನ್ನು ಗುರುತಿಸಿ . . . ಕೊಂದು, ತಾನೂ ಆತ್ಮಹತ್ಯೆ ಮಾಡಿ 
ಕೊಂಡಳು (ಕಾತ್ಶೋದ- 3೦೪). ಬುರುಕಾ: -ಶ. ಹಂಷರ*ಖಾನನು ಬುರುಕಾ 
ಸ್ತ್ರೀಯಂತೆ ವೇಷ ಧರಿಸಿ ಕೋಟೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ 
ಇದ್ದನು (೫ಕ್ಕೋಪ- 30೪). ಬುರುಕಿ: ೧. ಅವರ ಸ್ತ್ರೀಯರು... 
ಮುಖಕ್ಕೆ ಬುರುಕಿ ಹಾಕಿಕೊಳ್ಳುವುದಿಲ್ಲ (ಶ್ರವಾಾ- 1, ೩೦೪), 
ನಾಯುತರೆನಿಸಿ ಪೊರೆದಪೆ ಸಮಸ್ತರಂ ಮುಂದೆನುತೆ ಬುರುಕೆಯನು ಹಾಕಿಸಿ 
ದುದಾ ಹಿಮಂ ಹೈಮಂತದಿ (860. 08-40). ಬುರುಕೆ: ೧. ಶೆಲೈನ್ನ 


೫೪೧ ಬುರುಂಡ್ಕೆ 


20 


ಬುರುಕೆಯೊಳೆಗಿಂದ ಹೊರೆಗೆ ಕಾಣುವ ಯುವತಿಯ ಮುಖದಂತೆ 
(ಂದುವ. ಟಂ). ಬುರ್ಕಿ: ೨. ಅರಬರೆ ಕುರಾಯಿಷ್‌ ಮೊದಲಾದ 
ಬುಡಕಟ್ಟುಗಳಲ್ಲಿ ಮದುವೆಯಾದ ಹೆಂಗಸರು ಬುರ್ಕಿ ಹಾಕಿಕೂಳ್ಳುತ್ತಿದ್ದರು. 
(ಅಸ್ಮಾಂಸಂ,. ೬3೩) . 
[*-ಅರ, ಬುರಕಾ, ಬುರ್ಕಲ್ಯ ಹಿಂ, ಬುರಕು; ಮರಾ. ಬುರಣ. 
ಬುರಖಾ, ಭುರಕಾ, ಭುರಕೀ] 
ಬುರಕಿ 'ಬುರಣಾ' ನೋ. 
ಬುರಗಿಬೊಟ್ಟು (ನಾ). ಕಿವಿಗೆ ಧರಿಸುವ, ಗುಂಡನೆಯ ಒಂದು 
ಬಗೆಯ ಆಭರಣ : ನಡುಗಿವಿಗೆ ಲವಂಗದ ಹೂವು. ಬುರಗಿಬೊಟ್ಟು, 
(ಕರಿಕೋ. 1, ಊ).. [7 + ಬೊಟ್ಟು (-ಬಟ್ಟು)] 
ಬುರಜು 'ಬುರುಜು' ನೋ. 
ಬುರಣೆ 'ಬೂರಣ' ನೋ. 
ಬುರದೆ, ಬುರುದೆ (ನಾ). ಕೆಸರಂ; ರಾಡಿ: ಹಿಮಾಲಯಗಳಿಗೆ ಏಕವಾಗಿರು: 
ಬುರದೇ ಭೂಮಿಗೆ '“ತಾರೇಯಿ” ಎಂದು ಹೆಸರು. (ಕಗ. ಓಂ). 
ಬುರುದೆ : ನಾಲ್ಕೈದು ಆಳುದ್ದ ಜಲಸಮೃದ್ಧಿಯಿದ್ದ ಭಾವಿ, ಬರೀ 
ಬುರುದೆಯಾಯಿತು (ತಂರತೋ. ೯0): 
[ದೇ.॥ ತುಳು. ಬುರುದೆ, ಬುರದ, ಬುರ್ದೆ; ತೆಲು, ಬುರುದ್ಯ 
ರ್ಜಿ. ಬುರ್ದ] 
ಬುರಬುರ (ನಾ). ಒಂದು ಅನುಕರಣ ಶಬ್ಧ: ಅವನು ಬುಂಡೆಯಲ್ಲಿ ಹೆಂಡ 
ತಂದಿಟ್ಟು ಹಸಿ ಈಚಲ ಗಂ ಆಡಿಸಿ, ಹಾಲನ್ನು ಬುರಬುರ ಅನ್ನುವಂತೆ. 
ಉಕ್ಕಿಸುತ್ತಿದ್ದ (ನನ್ನೂರು. 046). 
ಬುರಬುರನೆ (ಅ). ಒಂದು ಅನುಕರಣಾವ್ಯಯಂ : ಪರಿಪರಿಯ ದಿವ್ಯ 
ವಸ್ತ್ರಂಗಳಂ ತೆಗೆದು ಪಿಡಿದು ಶರಣರ ವೆ: ಮೈ ಯೊಳು ಸಷ ನೆಗೆನೆಗೆದೇಳ್ಮ. 
ಪುಳಕದಸಾಲ್ಫೆ ದೃಷ್ಟಿಯಾದಪುದೆಂದು ಗವಸಣಿಗೆಯಿಕ್ಕುವಂತೆ ಮೈ ತೀನಿ 
ಪೊಮೆಯಿಸಿ (2೫ರ. 6-0೪); ತುಟಿಗಚ್ಚ ಬುರಬುರನೊಡನೆ ಚುಂಬಿಪಳು. 
(463. ೦೦-೬೭). [ಬುರಮರ ಅನ) 
ಬುರಬುರ್ಮಿ, ಬುರಬೂರಿ (ನಾ)- ಕಡಲೆಹಿಟ್ಟಿನಿಂದ ಕರಿದು ಮಾಡುವ 
ಭಿಂದು ಬಗೆಯ ಖಾರವಾದ ತಿಂಡಿ: ಕಡಲಿಯಿಂದ ಬುರಬುರಿ, ವಡಿ 
* « ಹೂರಣದ ಕಡಬು ಮೊದಲಾದ ಪಕ್ಚಾನ್ನಗಳನ್ನು ತ 
(ಕೃಹಿಶ್ರ. 63); ಹಪ್ಪಳ ಸಂಡಿಗೆ ಆಂಬೊಡಿ ಬುರಬುರಿ ಕೋಸಂಬರಿ , 
ಎಲ್ಲಾ ಅನುಕೂಲ ಪ್ರಕಾರ ದಿನಂಪ್ರತಿ ಇದ್ದೇ ಇರತಾವ (ತಿರುಗು, ೩೪). 
ಬುರಬೂರಿ : ಕರ್ಜಿಕಾಯಿ ಮಾಡಿದ್ದೆ ದೆ, ಚಕ್ಕುಲಿ ಬುರಬೂರಿ ಕರೆದಿ 
ದ್ವೇವೆ (೩ರನಾ- ೧೦೮). [?] 
ಬುರಬುರ್ಮಿ (ನಾ). ಗಿಡಗಳಿಗೆ ಹತ್ತುವ ಒಂದು ಬಗೆಯ ಹುಳು, 
ಬುರಬುರಿಯು ಹತ್ತುವಂಥ ಅವರಿ, ಆಲಸಂದಿ, ಹೆಸರು, ಮಡಿಕಿ, ಹುರಳಿ 
ಮೊದಲಾದ ಧಾನ್ಯಗಳನ್ನು ತುಂಬಿ, ಇಡಬೇಕಾದರೆ ರಾಗಿಯನ್ನು ಸಮ 
ತೂಕವಾಗಿ ಕಲಿಸಿ. - . ಹಾಕಿ ಇಟ್ಟರೆ ಎಷ್ಟು ದಿವಸ ಇದ್ದ ಕಾಲಕ್ಕೂ 
ಹುಳಗಳು ಪತ್ತುವದಿಲ್ಲವು (ಕೃಟಕ್ರ: ೬೭), [?) 
ಬುರಬೂರಿ “ಬುರಬುರ್ಕಿ` ನೋ. 
ಬುರಲೆ "ಪ್ರಜಿಲೆ" ನೋ. 
ಬುರುಂಡೆ, `ಬುರುಡೆ' ನೋ. 
ಬುರುಂಡೆ (ನಾ). ಬಿದಿರಿನಿಂದ ಮೊರ. ಕುಕ್ಕೆ. ಬುಟ್ಟಿ ಮೊದಲಾದ 
ವನ್ನು ಮಾಡುವವಳು; ಮೇದರ ಹೆಂಗಸು: ದಾಸಿಯ ಬುರುಂಡೆ 
[ಜಾಕಾಂ- ಟೆ]ಯ ಕಪಾಲಿನಿಯ ... ಸೈರಂಧ್ರಿಯ. ಕರ್ತವೃದಿಂದಿನಿ 
ಬರೊಡನಾಡಿದೊಡೆ ಬಾಲೆಯರ್ತವೆ ದುರಾಚಾರಮಂ ಕಲಿವರ್‌ [CS 
2-36). [ ಡ _. ವ್ಯ 


ಬುರುಕ್ಕ 


ಬುರುಕ್ಯ (ನಾ)-. ಎಳಿಯ ಮಗಂ; ಹಸುಗೂಸು: ಜಿನ್ನೊಳೊಲೆವ ಬುರುಕ 
ಚನ್ನನ ಸರ ರನ್ನದ ಪಾಉಗೆ ಕೊರವೀಗೆ (ಕ0ರಕೊ- ೦೪೪); ಕೌಸಲ್ಯಾದೇವಿ 
ಕೊರವಂಜಿಗೆ ಮುತ್ತುರತ್ನಂಗಳಂ ಬುಟ್ಟಿಯೊಳ್ತುಂಬಿ ಬುರುಕನಿಗೆ 
(ಮಗುವಿಗೆ) ಹಾಲು ತುಪ್ಪ: ವನೆರೆದು ಅನೇಕ ವಸ್ತ್ರಾಭರಣಗಳಿಂದ 
ಅಲಂಕರಿಸಿ ಕಳುಹಿದಳು. (ಕರ್ಕಾಸಂ. 69). [*-ತೆಲು. ಬುರುಕ] 
ಬುರುಕ್ಕ, ಬುಕ್ಕಿ (ನಾ): ಮದುವೆ, ಹಬ್ಬ ಮುಂತಾದ ಮಂಗಳ 
ಪ್ರಸಂಗಗಳಲ್ಲಿ ಬಳಸುವ ಸುಗಂಧಯುಕ್ತವಾದ ಬಣ್ಣದ ಪುಡಿ: 
ಆರಸ ಕೇಳುಪವನಕೇಳಿಗೆ . . . ತರುಣಿಯರೀರ್ವರು ಕೂಡಿ ಸುಗಂಧದ 
ಬುರುಕದ ಪುಡಿಗಳ ತರಲು (೬ನ0೫೦. 03-09); ಬುರುಕದಗಿಲು ವರಗಂಧ 
ಕತ್ತೂರಿಗಳ ಭರಣಿಗಳಿಂದ ಕರ್ಪುರದ ಕರಡಿಗೆಗಳ ಸಾಲಿಂದ ಕಂಗೆಸೆದವಾ 
ಗುರುಕುಚೆಯರ ಗುಡಾರ (ಕುಣ. 9೨-೬೩) - ಬುಕ್ಕಿ: "ಬುಕ್ಕಿಟ್ಪ್ಬ', 
* ಬುಕ್ಕಿಹಿಟ್ಟು ' ಪರಾ. 
[+- ಹಿಂ. ಭುರಕಾ, ಬುಕ್ಕಾ; ಮರಾ, ಬುಕ್ಕ, 
ಗುಜ. ಭುಕೀ. / ತೆಲು. ಬುಕ್ಕ] 
ಬುರುಕ್ಕ " ಬುರಕಾ' ನೋ, 
ಬುರುಕಾ "ಬುರಕಾ ' ನೋ. 
ಬುರುಕಿ "ಬುರಕಾ' ನೋ. 
ಬುರುಕೆ " ಬುರಕಾ ' 'ನೋ. 
ಬುರುಗಲು, ಬುರುಗ್ಗು (ನಾ). ೧. ನೆನೆಸಿದ ಬತ್ತವನ್ನು ಹುರಿದು 
ಮಾಡುವ ಅರಳು ; ಚುರುಮಂರಿ : ಪುರಿ: ಮಂಡಕ್ಕಿ ; “ಪೃಥುಕಃ, 
ಚಿಪಿಟಕಃ...೨ ಅವಲಕ್ಕಿ, ಧಃನಾ, ಭ್ರಷ್ಟಯವೆ ಹುರಿದ ಬುರುಗಲು * 
(ಸಿದ್ದಾಂತ, ೨66), ಬುರುಗ್ಳು; ೧. ಬುರುಗು ಕಡಲೆಯ ಕೊಡುವೆ 
ಸರಕು ಯಿರ್ದೊಡೆ ಕೊಡಿರಿ (ಜತರ. ೬೦)- ೨. (ಪುರಿಯ ಹಾಗೆ) 
ಹಗಂರವಾಗಿ ಉಬ್ಬಿರುವ ಸಣ್ಣಗುಳ್ಳಿಗಳಿಂದ . ಕೂಡಿದುದು ; 
ನೊರೆ; ಫೇನ: ಗಿಡಗಳ ತೊಗಟೆಯ ಮೇಲೆ ಬಂದ ಬುರುಗಿನ ಒಂದು 
ಕಣವನ್ನು ಯಂತ್ರದೊಳಗಿಂದ (2107090006) ನೋಡಿದರೆ ಅದರೊಳಗೆ 
೬. ಅರಣ್ಯದೇ ಕಾಣುತ್ತದೆ (ಸುಂದ. ೫-೦೯4) ; ಸಮುದ್ರ ನಗು 
ತ್ತಿತ್ತು ಬುರುಗಿನ ದುಗ್ಧಹಾಸದಲಿ (ಕನ್ಕಕ್ಕ. «-0). 
[ದೇ.॥ ತೆಲು. ಬೊರುಗುಲು, ಬೊರುವುಲು] 
ಬುರುಗು " ಬುರುಗಲು ' ನೋ. 
ಬುರುಗು; ಬೂರುಗ್ಯ; ಭೂರುಗ, ಭೂರ್ಗ (ನಾ). ಒಂದು ಬಗೆಯ 
ಕಹಳೆಯಂತಹ ವಾದ್ಯ: ಹೆಗ್ಗಹಳೆ ಕಿಜುಗಹಳೆಯೊತ್ತೆ ಬುರುಗುಗಳ 
ಶಂಖ ಸಾಣೆ, ಬೀಳುವ ದನಿಗಳಿಂದ ಮಂಗಳವಾದ್ಯ ಪೂರವಿಸೆ (0830 
80-೬೩) ; ಒತ್ತಿ ಊದುವ ಚಿನಗಾಳೆ ಬುರುಗು ಚಿನ್ನತಿತ್ತಿರಿ ಶಂಖ 
ವಾಸಗಳ ಮೊತ್ತದ ನಾದ ಕೇಳ್ವರ ಕಿವಿವಾಗಿಲ ಕೆತ್ತವದೇನ ಬಣ್ಣಿಪೆನು 
(ಕು03380, ೩6-೩): ಮುರಿದೋಡಿತು ನಮ್ಮ ಬಲವಾ ದಳವಾಯ 
ಬುರುಗಿನ ದನಿಯನಾಲಿಸುತ (58. 0೭-೬೩). ಬೂರುಗ್ಯ: ಭೇರಿ 
ತಮ್ಮಟ ಡೌಡೆ ಗಿಡಿಬಿಡಿಯು ಬೂರುಗಂ ಭೋರಿಡಲು (ತನರೋ. ೦೪-೨೪). 
ಭೂರುಗ : ಕರಣೆ ಭೂರುಗ ಢಕ್ಕೆ ಮರುಳೆ ದುಂದುಭಿಯ ಧರಣಿ ಬೆದರುವ 
ತೆರದಿ ನುಡಿವ ಭೇರಿಗಳು (೫ರುತ, 3೩). ಭೂರ್ಗ : ಕೆ. ಕಹಳೆ. 
ಭೂರ್ಗ ತುತೂರಿ (ಗುಕುರ. ೦೦). 
[ದೇ.॥ ತಮಿ, ಪೂರಿಕೈ ; ಮಲ. ಪೂರಿಕ ; ತೆಲು. ಬೂರೆ, ಗ. 
ಬೂರುಗು, ಬೂರುವು. /ಮರಾ, ಬುರಗ, ಬುರಂಗ, ಬುರುಗ, ಸಂಗ] 
ಬುರುಗುಗಟ್ಟು (ಕ್ರಿ). ನೊರೆಗಟ್ಟು; ನೊರೆಯೇಳು : ತುಪ್ಪದ ಖಳಖಳ 
ಕಡಿಮೆಯಾಗುತ್ತ ಬುರುಗುಗಟ್ಟತೊಡೆಗಿತು (ಗಂನೂಮ. ೦0); ತುಂ! 
ತಂದ ಸುದ್ದಿ ಕಸ-ಕಡ್ಡಿಯಾಗಿ ನೆರೆಬಂದ ಈ ಪ್ರವಾಹದಲ್ಲಿ ಕೊಚ್ಚಿ 


ಬುಕ್ಕಾ, ಬುಕ್ಕೀ ಸ 


೬೫೪೨ 


ಬುರುಡೆ 


ಹೋದುವು, ವಾಸುದೇವ. ವಾಸುದೇವನ ತಾಯಿ ತಮ್ಮ ಊರವರು ಎಂಬ 
ಅಭಿಮಾನವೂ ಅಲ್ಲಿ ಇಲ್ಲಿ ಬುರುಗುಗಟ್ಟಿತು (ಜೂರಾ. ೦೯೬). 
[ಬುರುಗ್ಳು (-ಆ ಬುರುಗಲು) + ಕಟ್ಟು] 
ಬುರುಗುಗಾಳೆ (ನಾ). ಒಂದಂ ಬಗೆಯ ಕಹಳೆ : 'ಡಮಾನ ಚಂಬಕೆ ಬುರುಗು 
ಗಾಳೆ ಹೆಗ್ಗ್ಗಳೆ ಗಜರ್ವ ಪಟುಕಹಳೆಯುಂ , , . ಮದ್ದಳೆಗಳೆಂಬ ಬಹು 
ವಾದ್ಯದುಬ್ಬಟೆಯಖಿಳದೆಸೆಯೊಳಾವರಿಸಲು (ಕಂಪು. ೩-೭). 
[ಬುರುಗ್ಯು * ಕಾಳೆ (ವ ಕಹಳೆ)] 
ಬುರುಜು. ಬುರಜು, ಬುರ್ಜು. ಬೂಜ್ಯು (ನಾ). ೧. ಕೋಟೆಯ 
ಪ್ರಾಕಾರದ ಮೇಲೂ ಗೋಪುರಗಳ ತುದಿಯಲ್ಲೂ ಕಟ್ಟುವ ವರ್ತುಲಾ 
ಕಾರದ ಕಟ್ಟಡ ; £ ಹಿಂದಿನ ಕಾಲದಲ್ಲಿ. ಆಕ್ರಮಣ ಮಾಡುತ್ತಿದ್ದ 
ಶತ್ರುಗಳ ಮೇಲೆ ಬುರಂಜಿನ ನಡುವೆ ಇರುವ ರಂಧ್ರಗಳ ಮೂಲಕ 
ಗುಂಡು ಹಾರಿಸಂತ್ರಿದ್ದರಂ : ಆ ಕೋಂಟೆಯ ನಾಲ್ಗಡೆಯಡದಿಟ್ಟೆಗಳೊಳ್‌ 
ಬುರುಜುಗಳನ್ನೆಬ್ಬಿಸಿ ಶತಥ್ನಿಗಳು ಪೂಡಿಸಿ ತತ್ಪಯೋಗಮುಖದಿಂದಾ ಬಿದು 
ರೂರ ಕೋಂಟೆಯಂ ತೆಗೆದುಕೊಂಡು (ಕೆಳಕ್ಕೆ, ೫-೪೪); ಆ ಕಾಲದಲ್ಲಿ ಹಳಿ 
. ಹಳ್ಳಿಗೂ ಕೋಟೆಗಳೂ ಬುರುಜುಗಳೂ ಕಟ್ಟಲ್ಪಡುತ್ತಿದ್ದವು (ಕಳು, 0). 
೨. ಸೋಲು, ಗೆಲವು ನಿಶ್ಚಿತವಾಗದ ಚದುರಂಗದ ಆಟ ; ($. 
ಬುರಜು : ೧. ಗ್ರಾಮಗ್ರಾಮಕ್ಕೂ ಒಂದೊಂದು ಬುರಜು ಎಂದು 
ಕಟ್ಟಿರುತ್ತಿದ್ದರು (ತಾಳಗಾ- ೭೪): ಬುರ್ಜು : ೧. ಗಗನಾಗ್ರ ಮುಟ್ಟುವತಿ 
ಮುನೆಗಳಿಂ ತೆನೆಗಳಿಂ ರುಗರುಗಿಪ ಬುರ್ಜುಗಳ ವ್ರಾತದಿಂ ಘಾತದಿಂ 
೬. ಕೈಲಾಸಮೊಪ್ಪಿರ್ದುದು .(ಸಿರ್ಕಕಾ, 0-3) : ಕೋಟೆಗೋಡೆಯ 
ಬುರ್ಜಿನ ಮೇಲೆ ಕುಳಿತುಕೊಳ್ಳಲು ಜಾಗಮಾಡಿದ್ದರು (05. ೪೫), 
ಬೂಜ್ಯುಃ ೩. ಸೋತವನು ಗೆದ್ದವನಿಗೆ ತನ್ನ ಕೆಲವು ಎಲಗಳನ್ನು 
ಕಾಣಿಕೆಯಾಗಿ ಕೊಟ್ಟು ಆಡುವ ಒಂದು ಬಗೆಯ ಇಸ್ಬೀಟಿ 
ನಾಟ: (೪). a 
[-ಅರೆ. ಪಾರ. ಬುರ್ಜ್‌; ಹಿಂ. ಬುರ್ಜ್‌, ಬೂರ್ಜೀ; ಮಕ್ಕಾ 
ಬುರುಜ್‌, ಬುರೂಜ್‌, ಬುರಜೀ, ಬೂಜ್‌] 
ಬುರುಡ (ನಾ). ಬಿದಿರಿನಿಂದ ಬುಟ್ಟಿ. ಮೊರ ಮೊದಲಾದುವುಗಳನ್ನು 
ಮಾಡುವ ಒಂದು ಜಾತಿ ಮತ್ತು ಆ ಜಾತಿಗೆ ಸೇರಿದವನು: ಮೇದ: 
ಅಗಸ ಮುಚ್ಚಿಗೆ ನಟಿ ಬುರುಡ ಕೈವರ್ತ ಮೇದ ಬಿಲ್ಲರೆಂಬ ಈಯೇಳು 
ಮಂದಿಯೂ ಅಂತ್ಯಜಾಶಿಯೆನಿಸಿಕೊಂಬುದು (ಹಳ. ೪): ಪಸಿಯ 
ಮಾಂಸಗಳಿಂದಲುಪಜೀವಿಸುವವನ ನಟ್ಟುಗನ ಬುರುಡನ ಸಸಿನೆ ಪಡದೀ 
ಮುೂವರುಗಳೆನ್ನವ ನಿರಂತರವು - . . ಉಣಲಾಗದು (ಇರರು. ೬೭-೨). 
[ಸಂ.] 
ಬುರುಡೆ, ಬುಂಡೆ, ಬುಡ್ಡಿ. ಬುರುಂಡೈ, ಬುರ್ರ. ಬುರ್ರೆ ್ರ (ನಾ). ೧. 
ಬಿಲ್ವ, ಬೇಲ ಮೊದಲಾದುವುಗಳ ಸೊಟ್ಟೆಯನ್ನು ಒಣಗಿಸಿ ಮಾಡಿದ 
ಪಾತ್ರೆಯಾಕಾರನ ಒಂದು ಸಾಧನ: ಬೆಂಗಲ್ಲಿ ತೊಡರುವಲೆ ಕಂಬಿ 
ತಿತ್ತಿಯು ಸೋರೆಯ ಬುರುಡೆಗಳು ಬಿಭುಗೊಂಚಿಯ ಸರ್ಗ ೪ ಪಿಡಿದು 
೬. ಬೇಂಟೆಯಾಡುತ್ತಿರ್ದರು (ರತ. ೦೭-೬೬). ವಿ. ಬೇಲ, ಬಿಲ್ಲ 
ಮುಂತಾದ ಕಾಯಿಗಳ ತಿರುಳನ್ನು ತೆಗೆದು ಒಣಗಿಸಿ, ಬಿರಡೆ ಹಾಕಿ. 
ನಶ್ಶ. ಶಾಯಿ ಮುಂತಾದುವನ್ನು ಹಾಕಿಡಲು ಸೀಸೆಯಂತೆ ಉಪ 
ಯೋಗಿಸುವ ವಸ್ತಿ: ಗಂಗಾರಾನುನು ತನ್ನ ನಶ್ಯದ ಬುರುಡೆಯಿಂದ 
ಒಂದಿಷ್ಟು ನಶ್ಯವನ್ನು ಮೂಗಿಗೇರಿಸಿ ಕಥೆಯನ್ನು ಪ್ರಾರಂಭಿಸಿದನು 
(೨ಕ್ಕಿ. ೦6) ; ಅವನು ತನ್ನೆ ಕಿಸೆಯೊಳಗಿಂದ. ನಸ್ಕದ ಬುರುಡೆಯನ್ನು 
ಇರೆಗೆ ತೆಗೆದು ಮೂಗಿಗೇರಿಸಿದನು (ಕ್ಯತರಾ, 11, ೯00). ೩. ಈಜುವಾಗ 
ನೀರಿನಲ್ಲಿ ಮುಳುಗದಂತಿಠಲು ಬೆನ್ನಿಗೆ ಕಟ್ಟಿಕೊಳ್ಳುವ, ಒಣಗಿದ 
ಸೋರೆ ಮಂಂತಾದುವುಗಳಿಂದ ಮಾಡಿದ ಸಾಧನ : ಹೊಳೆಗೆ ಬುರುಡೆ 


ಬುರುಡೆ ೬೫೪೩ ಬುರ್ನಿಸ್‌ 
ಯನ್ನು ನಂಬುತಿಳಿದ ನರನು ಮುಳುಗದಿಹನೆ (ಹೂರಣ. ೩). "ಈಜು (ತೂ. ೨೪) ; ನೀನು ಬುರುಡೆ ಹೊಡೆಯುತ್ತಿದ್ದೀ (ಉರು: ೪). 
ಬುರುಡೆ” ಪರಾ. ೪. ದೀಪ ಆರಿಹೋಗದಂತಿರಲು ಕಂದೀಲಂ [ದೇ.॥ ತಮಿ. ಪುರುಟಾ, ಪುಟ್ಟಿ ; ತುಳು, ಬುರುಡೆ; ತೆಲ್ಲು ಬುಡ್ಡಿ, 
ಮೊದಲಾದುವುಗಳಿಗೆ ಹಾಕುವ ಕೊಳವೆಯಾಕಾರದ ದದುಂಡ ಬುಡ್ಡಿಗ, ಬುರುಡ, ಬುರ್ರ, ಬುಜ್ಚಿ ; ಕೋಲಾ, ಬುರ್ರಾ ; ನಾಯ್ಕಿ. 
ನೆಯ ಗಾಜಿನ ವಸ್ತು : ಕತ್ತಲೆಯಾದ್ದರಿಂದ ದೀಪ ಹಚ್ಚಲೆಂದು ಕಂದೀಲಿನ ಬುರ್ರ ; ಪರ್ಜಿ. ಬುರ್ಕ; ಗೊಂಡಿ. ಪರ್ಕಾ] 
ಕಾಜಿನ ಬುರುಡೆಯನ್ನು ಉಜ್ಜುತ್ತಿದ್ದ ಪುರುಷೋತ್ತಮ *ಖುಕ್‌' ಎಂದ | 8 |ಬುರುದೆ « ಬುರದೆ.' ನೋ. 
(ಬಂರುಿಣ. ೪೯). ೫. ವೀಣೆ, ತಂಬೂರಿ ಮಂಂತಾದ ತಂತೀ| | ಬುರುಬುರನೆ (ಅ). ಉಬ್ಬುವುದನ್ನು ಸೂಚಿಸುವ ಒಂದು ಅನುಕರಣಾ 
ಪಾದ್ಯಗಳ ತುದಿಗಳಲ್ಲಿ ಅಳವಡಿಸುವ, ಸೋರೆ, ಕುಂಬಳ ವ್ಯಯ : ಬುರುಬುರನೆ ಬೋರೆಗಳು ನೆಗೆದೊಡೆದರುಣಜಲದೇಜುಗಳ 
ಮುಂತಾದ ಒಣಗಿದ ಕಾಯಿಗಳಿಂದ ಮಾಡಿರಂವ ಗುಂಡನೆಯ ಅಬ್ಬರು. ತರಣಿ ಶಶಿಯವೊಲೊಪ್ಪದರು ಕಡೆವಗಲ ಪೌರ್ಣಮಿಯ 
ಸಾಧನ: ಆ ವೀಣೆಯ ಬುರುಡೆಯ ಮೇಲೆ ಚಿತ್ತಾಕರ್ಷಕವಾದ (ಕರಣ. ೬-೦೭-5೦) ; ಬಿಳಿಯ ಕಡಲೆಯ ಸಣ್ಣ ಹಿಟ್ಟ ಸೋದಿಸಿ ಹಾಲಿ 
ದಂತದ ಕೆತ್ತನೆ ಕೆಲಸವಿದೆ (09). ೬. ತಲೆಯ ಚಿಪ್ಪು ; ಓಡು;| 1 ನೊಳಗಿಕ್ಕಿ ಸಂಪಳವ ಮಾಡಿ , , . ತುಪ್ಪವನು ಕಾಸಿ ಇಳಿಯಬಿಡೆ 
ಕಪಾಲ; ತಂದ ರಾಮನ ತಲೆಯ ಬುರುಡೆಯನು ನಿರುಕಿಸುತ ಬುರುಬುರನೆ ಬೆಂದು (ಸೂತಕ ೦-೩೬), [ಬುರುಬುರು ಅನೆ) 
ಯತ: 4-೬೪). `ತಲೆಬುರಂಡೆ' ಪರಾ. ೭. (ಆಲಂ) ತಲೆ;| |ಬುರುಬುರಿಸು (ಕ್ರಿ). ಬುರುಬುರು ಎಂದು ಶಬ್ದ ಮಾಡು : ಬುರು 
ಶಿರಸ್ಸು : ಪಠ್ಯವಸ್ತುವನ್ನು ಉಪಾಧ್ಯಾಯರೇ ಅವರ ಬುರುಡೆಗೆ ಬುರಿಸುವ ಬಹುವಾದ್ಯಕ್ಕೆ ಕಾಲ್ತರಹರಿಸದೆ. ರಾಯನಿದಿರೊಳು ಹರಿಗೆ 
ತುಂಬಲು ಯತ್ನಿಸುವುದು ನಿಂತಿತು (886-೬6೭). ೮. ಸುಳ್ಳು ಕಾಜರು , . . ಎಯ್ತುಂದರಾಗ (ಜತ. ೨೬-೦೭). 
ಮಾತು: ಬೊಗಳಿ: ಸ್ವಾಮಿ. ಈ ಬುರುಡೆಯನ್ನು ಯಾರಲ್ಲಿ] || [ಬುರುಬುರು 4 ಎಇಸ್ಯು) 
ಬಿಚ್ಚುತ್ತೀರಿ ? (ರೇಠಶೆಂ- ೨36) ; ಇಂಥ ಬಾಯ್ಸಡಕರ ಬುರುಡೆಗಳಿಗೆ| | ಬುರುಬುರು (ನಾ). ಒಂದು ಅನುಕರಣ ಶಬ್ದ; ಕಾದ ಎಣ್ಣೆಗೆ 
ಸೊಪ್ಪುಹಾಕಿದರೆ ಜಾಗೀರಿನ ಕೆಲಸವು ನಡೆಯಲಿಕ್ಕಿಲ್ಲ (16. ೨30): ಲಟ್ಟಿಸಿದ ಹಿಟ್ಟನ್ನು ಹಾಕಿದಾಗ ಬುರುಬುರು ಎಂದು ಊದಿಕೊಂಡಿತು 
ಬುಂಡೆ: ೧. ಬುಂಡೇನ್‌ ಎತ್ತಿ ಕುಡುದ್ಬುಟ್ಟಾಂದ್ರೆ -  ತಕ್ಕೊ! (649). 'ಬುರುಬುರನೆ'. `ಬುರುಬುರಿಸಂ` ಪರಾ, 
ಪದಗೊಳ್‌ ಬಾಣ | (ಕನ್ನಣ: 008) ; ಬಂದರೆ ಸಮಯವು ನುಸುಳಿ ಬುರುಸಾಲು (ನಾ). ಒಂದು ಬಗೆಯ ರೇಷ್ಮೆಯ ಬಟ್ಟೆ ; ಅರುಣ 
ನನ್ನೆಡೆ ಬರುವ ಹೊತ್ತಿಗೆ ಅವಕೆ ರುಚಿ ತೋರಿಸುವೆನು ; ಬುಂಡೆಯಲೆ[20| ಹಸುರು ನೀಲ ಹಳದಿ ಕದಂಬದ ಸುರುಚಿರ ಬುರುಸಾಲುಗಳ ಮೆಣಕಿದ 
ನೊರೆಹೆಂಡವೀಯುತೆ ಹಳೆಯ ಹಳ್ಳಿಯ ಹಾಡನು (80: 63-9): - ಪನ್ನಂಗದೊಳಗೆ ಬಿಂಕ ಬೆಡಗಿನ ತರಳಾಕ್ಷಿಯರ್‌ ನಡೆತರಲು (ನತ. 
ಬುಡ್ಡಿ: ೨. ಬುಡ್ಡಿಯಲ್ಲಿದ್ದ ಶಾಯಿಯನ್ನು ಮಗುವು ಚೆನ್ಲಿಬಿಟ್ಟಿತು ೨೩-೨೪)- [+ ತೆಲು. ಬುರುಸ್ಮ ಬುರುಸಾ] 
(ಕೂತಿ). ೯. ಚಿಮಣಿ ದೀಪ : ಪಡಸಾಲೆಯಲ್ಲಿ ಭಯಂಕರವಾದ] |ಬುರುಸು 'ಬೂಜ್ಯು' ನೋ. 
ಹೊಗೆಯನ್ನು ಕಾರುತ್ತಿರುವ ಸೀಮೆಯೆಣ್ಣೆಯ ಚಿಮಸೆಯ ಬುಡ್ಡಿ ಬುರುಸುಗಟ್ಟು ' ಬೂಜುಗಟ್ಟು ' ನೋ. 
ಉರಿಯುತ್ತಿತ್ತು. (ಗಲೂ, 00) ; ಹೊಗೆ ಕಾರುತ್ತಾ ಉರಿಯುತ್ತಿದ್ದ || |ಬುರುಸುಗೆಡು (ಕ್ರಿ). ಬೂಜು ಹಿದಿ: ಅತ್ಯಂತ ಪ್ರಾಚೀನಕಾಲದಲ್ಲಿ 
ಬುಡ್ಡಿಯನ್ನು ಆರಿಸಿ ಚೆನ್ನವ್ವನೂ ಮಲಗಿಕೊಂಡಳು (ಕಂಎತೋ. ೧೯೨)- ಜ್ಞ್ಞನೋನ್ಮಾದದ ವಿಕ್ಷಿಪ್ತ ಕುಟಿಲತೆಯ ಮೂಲಕ ನಾಟಕವು ಮುಳುಗಿತು 
& ಬುರುಂಡೆ,: ೧೦. ಒಂದು ಬಗೆಯ ಸಿಹಿಶಿಂಡಿ; ಉಡೆ: ಹಾಗು ಬೀಭತ್ಸಶ್ಶಂಗಾರದಿಂದ ಬುರುಸುಗೆಟ್ಟ “ ಭಾಣ "ವಾಗಿ ಅದು 
ತುಪ್ಪದ ಹೂರಿಗೆ ಬುರುಂಡೆ ಜುಕಾಯ್ನಜುಗಂಪೊಪ್ಪುವ ಮೋರುಂಡೆ ಪರಿಣವಿಸಿಸಿತು (ಶ್ರಂಂರ, ೨೬) - [ಬುರುಸು (ಎ. ಬೂಜ್ಳು) ಕೆಡು) 
ಮನಕೊಪ್ಪಿಸಿದುವು ಮಧುರರಸದ ಸುಧೆಯಂ ಬುಧರೊಳ್‌ (443, ೪೩)- | |ಬುರ್ಕಿ * ಬುರಕಾ' ನೋ. 
ಬುರ್ರ: ೧೧. ಒಂದು ಬಗೆಯ ವಾದ್ಯ : ಹಾಡುಗಾರರು ಮದ್ದಳೆ 30[ಬುರ್ಜು "ಬುರುಜು" ನೋ. 
ಯಂತಹ ಒಂದು ವಿಧವಾದ ವಾದ್ಯವಿಶೇಷಎನ್ನು ಬಾರಿಸುತ್ತಾ ಬುರ್ನಾಸು (ನಾ). ೧. ಕೆಲಸಕ್ಕೆ ಬಾರದುದು ; ಕಳಪೆ ; ಕೀಳು; 
ನರ್ತಿಸುತ್ತಾರೆ... ಈ ಮಾದ್ಯವಿಶೇಷಕ್ಕೆ `ಗುಮ್ಮಾಟೆ' ಎನ್ನುತ್ತಾರೆ. ನನ್ನ ಖಾಯಂ ಕುಳವಾರುಗಳಿಗೇ ಕೊಟ್ಟು ಬರುತ್ತೇನೆ, ನನ್ನ ಮಾಲೇನು 
ತೆಲುಗಿನಲ್ಲಿ ಬುರ್ರ (ಬುರುಡೆ) ಎಂದು ಹೆಸರು (449. ೦೩೨). “ಬುರ್ರೆ 'ಬುರ್ನಾಸಲ್ಲವಲ್ಲಿ (ಕೂಸ: ೫೬): ಇಷ್ಟೆಯೋ ನಿಮ್ಮ ಶಾಲೆ, ಏನು ಮಹಾ? 
ಕತೆ' ಪರಾ. ಬುರ್ರೆ : ೫. ವಿಪಂಚಿ ಯಾಕೆಂದು ಬಂದೆ ಏಂ ಮರುಳಗೈೆ ಬರೇ ಬುರ್ನಾಸು ಎಂದು ಗ್ರಹಿಸೆಬೇಡಿ (ಕೂಕಸಾ, ೬೦): ೨, ನಿಸ್ಸಾರ 
ವಿರಂಗವೆ ನಾಳ ಬುರ್ರೆಯೋಲುಂ ಮೆರೆವ ವಕ್ಷರುಹ ಮೇಲುದರ|[ | ವಾದುದು: ಸತ್ತರಹಿತವಾದುದು : ಕೇಸರಿಬಣ್ಣದ ತೊಗರಿಬೇಳೆ, 


ನೆರೆತಂತಿಗಂ ಮೇಲೆ ಶಿರಬಿರುಡೆಯೆನುತೈದಿದೆನಲು ಕೈಹೊಯ್ದಾಳಿಯರ.. 


ಸುಳ್ಳು ಹೇಳು ; ಬೊಗಳೆ ಬಿಡು ; 
ನ. ಜೀವನಕತೆ ಕೇಳಬೇಂತಾಳೇಂತ ೭ 

ಉರುಳಿಸಿದೆ. (ಹಾಡುತ, 000). ಬುರುಡೆ ಬಿಡು ಎ ಬುರುಡೆ ಉ ಸಳಿಸು ; 

ಬುರುಡೆ ಬಿಡು ವುದರಲ್ಲಿ ಅವನು ಒಳ್ಳೆ ಸಮರ್ಥನಾಗಿದ್ದ (ಸ್ಮೃತಿತ, ೩೬೦). 

ಬುರುಡೆಯ ಮಾತು ಎ ಸುಳ್ಳುಮಾತು : ಬೊಗಳೆ ಮಾತು: ಹೊಲದ 

ಒಡ್ಡಿಗಾಗಿ ಬರುವುದು ಸಾಧ್ಯವಾಗುವುದಿಲದೆಂದು ಹೆಳಿ ಕಳಿಸಿದ ಮಾತು 


ಕೇವಲ ಬುರುಡೆಯ ಮಾತಾಗಿರಬಹುದೆ ? (ಮುತ್ತನು. 
ಬುರುಡೆ ಹೊಡೆ ಇ ಬುರುಡೆ ಉರುಳಿಸು : ಇಲಿ ಸಿಂಹವಿದೆಂ 
ಬುರುಡೆ ಹೊಡೆದೆಯಲ್ಲ ! ಅದಕ್ಕೆ ಸ ಆಧಾರವೇನೋ ? 


ನೀವು ಬುರ್ನಾಸು ಅಂತೀರಲ್ಲ (464. ೨೦). ೩, ಕೆಲಸಕ್ಕೆ ಬಾರದವನು; 
ನಿಷ್ಟೊಯೋಜಕ : ಬುರ್ನಾಸು, ಬರೀ ಬುರ್ನಾಸು. 
30೬): ಮಾಣಿ ಇಷ್ಟೊಂದು ಆಗುತ್ತದೆ ಎಂದು ನಾನೆಣಿಸಿರಲಿಲ್ಲ 
(ಮಠಮ- 30೭). (ಗು). ೪. ನಿಷ್ಟ ಯೋಜಕವಾದ : ಕಳಪೆಯಾದ ; 
ಈ ಬುರ್ನಾಸು ಅಂಗಡಿಯನ್ನು ನಾಸಲ್ಲವೇ ಈ ಸ್ಥಿತಿಗೆ ತಂದದ್ದು 
(ಮೂರುರಾ ೭೦) ನಮ್ಮ "ಕಾಂಗ್ರೆಸ್‌" ಅಧ್ಯಕರಾದ ಅಣ್ಣಪ್ಪ ಯ್ಯನವರೂ 
ಆ ಬುರ್ನಾಸು ಹೆಸರನ್ನು ಕಿತ್ತು ಹಾಕಬೇಕು (ಶೌಯರಾ- ೨೫೬). 
(ತುಳು. ಬುರ್ನಾಸ್‌], 

ಬುರ್ನಿಹ್‌ " ಬುರ್ನಿಸ್‌.' ನೋ: 

ಬುರ್ನಿಸ್‌, ೯ಷ್‌. ಬೂರ್ನೀಸು (ನಾ). ಉಣ್ಣೆಗೆ ಕೆಲವು ಅಂಟು 
ಪದಾರ್ಥಗಳನ್ನು ಸೇರಿಸಿ ಮಾಡಿದ ಒಂದು ಬಗೆಯ ಮೆತ್ತನೆಯ 


ಪಾದ್ರಿ (ಮರು. 


ಬುರ್ರ 


ಕಂಬಳಿ : (8)- ಬುರ್ನಿಷ್‌ ; “ರಾಂಕವಂ,೧ ಮೈಗರೋದಂಜಂ- 
ಮೃಗರೋಮಗಳಿಂದ ಮಾಡಲ್ಪಟ್ಟ ಶಾಲು, ಬನಾತು, ಬುರ್ನಿಷ್‌” 
(ಸಿಠ್ಕಾಂಕಿ- ೨೦೨), ಬೂರ್ನೀಸು ; ಬೂರ್ನೀಸು ಹೊಡ್ಡುಕೊಂಡರೂ ಚಳಿ 
ತಡೆಯಲಾಗುತ್ತಿಲ್ಲ (ರೂಂ). 
[+ ಮರಾ. ಬುರಣೂಸ್‌, ಬುರಣಸ್‌./ತೆಲು. ಬುರ್ನೀಸು, ಬುರುನೀಸು] 

ಬುರ್ರ " ಬುರುಡೆ' ನೋ. 

ಬುರ್ರಕತೆ (ನಾ). ಮದ್ಮೆಳೆಯಂತಹ ಒಂದು ಬಗೆಯ ವಾದ್ಯವನ್ನು 
ಬಾರಿಸಿಕೊಂಡು ಹೇಳುವ ' ಕಥೆ ; p ತೆಲುಗಿನಲ್ಲಿ ವಿಶೇಷವಾಗಿ 
ಪ್ರಚಾರದಲ್ಲಿರುವ ಜನಪದಕಲೆಗಳಲ್ಲಿ ಒಂದಾದ ಇದರಲ್ಲಿ ಮೂವರು. 
ಭಾಗವಹಿಸುತ್ತಾರೆ. ಒಬ್ಬನು ಕಥೆಯನ್ನೂ ನಡುನಡುವೆ 
ಹಾಡನ್ನೂ ಹೇಳುತ್ತಾನೆ. ಉಳಿದ ' ಇಬ್ಬರು ಬುರ್ರವನ್ನು ಬಾರಿ 
ಸುತ್ತಾ ನರ್ತಿಸುತ್ತಾರೆ; ಕ್ರೈಸ್ತಮಂತಪ್ರಸಾರಕ್ಕೆಂದು ಪಾದ್ರಿಗಳು 
ತೆಲಂಗಾಣಕ್ಕೆ ಬಂದಿಳಿದಾಗ . , , ತಮ್ಮ ಮತವನ್ನು ಸೇರಿ ಉನ್ನಶಿ 
ಗೇರಿದ ಮಹನೀಯರ ಚರಿತ್ರೆಗಳನ್ನು * ಬುರ್ರಕತೆ'ಯ ರೂಪದಲ್ಲಿ ಬರೆಸಿ 
ಆಡಿಸಿದರೆಂದೂ ತಿಳಿದು ಬರುತ್ತದೆ (889: 0೩೨): 

[ಬುರ್ರ (-ಆ ಬುರುಡೆ) 4 ಕತೆ] 

ಬುರ್ರಕಥೆ' (ನಾ). ಎ ಬುರ್ರಶತೆ : ಬುರ್ರಕಥೆಯಲ್ಲಿ ಮೂವರು ಭಾಗ 
ವಹಿಸುತತ್ತಿರೆ (489. 0೩3)... [ಬುರ್ರ (೬ ಬುರುಡೆ) -. ಕಥೆ] 

ಬುಶ್ರೆ " ಬುರುಡೆ ' ನೋ. 

ಬುಲಾಕು (ನಾ). ಮೂಗಿನ ಎರಡು ಹೊಳ್ಳೆಗಳ ನಡುವೆ ಜೋತಾಡು' 
ಪಂತೆ ತೊಡುವ ಒಂದು ಬಗೆಯ ಆಭರಣ: ಅವಳ ಮೂಗಿನಲ್ಲಿ 
ತಳತಳಿಸುವ ದೊಡ್ಡಮಂತ್ತಿನ * ಬುಲಾಕೂ ` , . . ವಜ್ರದುಂಗುರವೂ।| 
ಇಷ್ಟೇ ಅವಳ ಆಭರಣಗಳಾಗಿದ್ದವು (8ರ. ೦೬); ಬುಲಾಕಿನ ' ರತ್ನ 
ಮೇಲ್ತೂಟಿಯ ಮಧ್ಯದಲ್ಲಿ ಮಿನುಗುತಿದೆ ($00. 11 00). 

[*-ಪಾರ. ಹಿಂ. ಬುಲೇಕ್‌ ; ಮರಾ. ಬುಲಾಕ್‌, ಬುಲಾಖ್‌] 

ಬುಲೆಟ್ಟು (ನಾ). ಬಂದೂಕಿಗೆ ಉಪಯೋಗಿಸುವ ಸೀಸದ ಗುಂಡು, 
ಗೋಲಿ: ಡಕಾಯಿತನ ಬುಲೆಟ್ಟಿನಿಂದ ಗಾಯಗೊಂಡಿದ್ದ ಆತನು 
ಅಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾನೆ (640). [4-2 ೫10 

ಬುಲ್ಬುಲ್‌ (ನಂ). ಹಾಡುವ ಜಾತಿಗೆ ಸೇರಿದ, ಒಂದು ಬಗೆಯ ಸಣ್ಣ 
ಗಾತ್ರದ ಹಕ್ಕಿ : (ಬುಲ್‌ಬುಲ್‌ ಪಕ್ಷಿಗಳು) (೫೬8) : ಆಫ್ರಿಕಾದಿಂದ 
ಏಷ್ಯಾಖಂಡದಾದ್ಯಂತ ಕಂಡುಬರುವ ಸಂಗೀತಕ್ಕೆ ಹೆಸರಾಂತ ಪಕ್ಷಿಪ್ರಭೇದ 
ವದು (1 ೨3). 

[+-ಪಾಠ. ಹಿಂ. ಬುಲ್‌ಬುಲ್‌; ಮರಾ. ಬುಲಬುಲ್‌, ಬುಲ್ಬುಲ್‌] 

ಬುಲ್ಬುಲ್‌ತರಂಗ (ನಾ). ಒಂದು ಬಗೆಯ ವಾದ್ಯವಿಶೇಷ : ಲಲಿತ 
ಗತಿಯು ಕಾಣಿಸುವಲ್ಲಿ ಬುಲ್‌ಬುಲ್‌ತರಂಗ, ವೀಣೆ, ಕೊಳಲುಗಳು ಬೇಕು 
(ಉಂತ್ರ. 21 ೪೪); ಪರದೇಶದವರೆ ಸಹವಾಸದಿಂದ ..- ಬುಲ್‌ 
ಬುಲತರಂಗ, ಅಗ್ನಿತರಂಗ , . . ಕಾಷ್ಠತರಂಗ ಮುಂತಾದುವು ಎಷ್ಟೋ 
ಬಂದಿವೆ (ma, 000)- [ಜು + ತರಂಗ] 

ಬುಲ್ಲಣಿ "ಬುಲ್ಲವಣೆ' ನೋ. 

ಬುಲ್ಲಯಿಸು " ಬುಲ್ಲವಿಸು" ನೋ. 

ಬುಲ್ಲಯ್ಸು " ಬುಲ್ಲವಿಸು? ನೋ: 

ಬುಲ್ಲವಣೆ, ಬುಲ್ಲಣಿ, ಭುಲ್ಲಣೆ, ಬ್ಲವಣಿ, ಭುಲ್ಲವಣೆ (ನಾ). ೧. 
ಅತಿಶಯ ; ಮೇಲ್ಮೆ; ಹೆಚ್ಚಳ ೭ “ಬುಂ[ಣಾಕಾಂ- ಧು]ಲ್ಲವಣೆಯೆನಲ 
ಪೆರ್ಚುಗೆ” (೫ರ. ೨೦) ; ಭಕ್ತಿಭಾವದ , ಬುಲ್ಲವಣೆಯಲ್ಲಿ ಮರುಳು 
ಶಂಕರದೇದನಿಂತೆಂದ (ಪ್ರರ. ೦೫-೪); ಆರು ಬಲ್ಲರು ವಿ:ರಗಟಿಕವ 


ಬೂರಿ ಬುಖ್ಲಿವಣೆಯೆನು (ಮೂಂಣ. ೦೨೪). ವಿ. ಉತ್ಸಾಹ ; ಹುರುಪು: 


೬೫೪೪ 


25 


ಬುಲ್ಲವಿಸು 


ನಲ್ಲಳೋತುದು ಪಾಪವೇ. ಕೊಡಲೊಲ್ಲೆ ಉಚಿತಕೆ ಬಜ್‌ಯ ಬೇಟದ 
ಬು[ಶಾಕಾಂ. ಭು)ಲ್ಲವಣೆ ಸಲಿಸುವುದು ನೀತಿಯೆ (ಚಕ್ರಿ 93-ಲ). 
೩. ಸಡಗರ; ಸಂಭ್ರಮ: ಇವನ . , . ಭರಪಂಘದಣೆ ಗರುವಿಕೆ 
ಗಮಕ ಭಾವದಭೇತಿ ಬು[ಕಾಣಂ, ಭು]ಲ್ಲವಣೆ ಇವನ ವಿಮಲಕ್ಷತ್ರ 
ವಿಕ್ರಮವಿವನ ಕೊಂಡಯತನವಿವೇ ಸಾಕಿವನು ಘಾಟದ ವೀರೆನೆಂದರು ವೀರ 
ರರ್ಜುನನ (ಬತ್ಮಾಲ, 0೫-೨3)"; ಇಲ್ಲಿಗಿದೆ:0 ಬರಮೆಂದಾ ಸಲ್ಲಲಿತ ಕವೀಶ 
ನೆಯ್ದೆ ನುಡಿಯೆ ಕವೀಶರ್‌' ಬುಲ್ಲವಣೆಯಿಂದೆ ಕೇಳ್ದಾ ಸೊಲ್ಲಂ ಕಡುನೆ.ಹ 
ದಿಂದೆ ನುಡಿದರ* ತರದಿಂ (ಹಾಳಾಸ್ಕ. ೪-೩-೦). ಬುಲ್ಲಣಿ : ೩, ಮಹಬುಲ್ಲಣಿ 
ಯಿಂದಂ' ಬೂದಿಯ ಪೂಸುತ ಬೇಡುವರೇ ಮಗನಂ (ಕ್ರರುಶ- ೩-೨೪೦). 
ಭುಲ್ಲಣೆ : ೧. ಹಲ್ಲಣಿಸಿದುದು ಯಾದವರ ಪಡೆ ಘಲ್ಲಣೆಯ ಘರ್ಫರದ 
ಘೋಷದ ಭುಲ್ಲಣೆಯ ಗಂಭೀರಭೇರಿಯ ಬಹಳರಭಸದಲಿ (ಕುವ್ಮಾಸ, 
90-೬೦). ೩. ಪುಲ್ಲ ನಲ್ವಾಸಿನೊಳ್‌ ಚೆಲ್ಲದಿಂ ನಲ್ಲಳ್ವಿರಸಸ ನಿಲ್ಲದೆ ಕುಳ್ಳಿರ್ದು 
ಮೆಲ್ಲಮೆಲ್ಲನೆ ಲಲ್ಲೆಗಜಳಿವ ಬಲ್ಲತನದ ಸೊಲ್ಲ ಸೊಗದ ಭುಲ್ಲಣೆಯ ಕೊಲ್ಲಣ 
ದೊಳೆಸೆದುಂ (ಕಾನೂಕ್ಕ. 4). ಭುಲ್ಲವಣಿ : ೩. ಭುಲ್ಲನಣಿಯಲಿ ನಿನ್ನ 
ಜವ್ವನ ಕೊಬ್ಬಿನಲಿ ಮಿದು ಪಲ್ಲವಿಸಿ ನೀ ಕಾಮಿಸಿರ್ದೊಡೆ ಖುಲ್ಲತನದಲಿ 
ವಿಕೃತವೇಷದಲಲ್ಲಮನೆ ತಾ ಬಂದನೈಸಲೆ (ಕ್ರತು. ೩-೦6)- ಭುಲ್ಲವಣೆ ; 
೧. ತಾಮಸದ ಭುಲ್ಲವಣೆಯಲಿ ಕುರುಭೂಮಿಪನೆ ಬಲವೊದಅ ವೈರಿ 
ಸ್ತೋಮ ಕಂಡುದು ಪವನತನಯನ ರಣದ ಭಾರೆಣೆಯ (ಕುನ್ಮಾಕ. ೧೦-೨). 
೨. ಭುಲ್ಲವಣೆಯಲಿ ಮಾತನಾಡಲಿ ಬಲ್ಲೆನು (ಶ್ರಳು- 0೬-೩6) ; ಆರಿ 
ಬೊಬ್ಬಿಡುವೆಡಬಲದ ರಣಭ್ಯೆ ಕೈರವನ ಭುಲ್ಲವಣೆಯಲಿ ಮುಂಗಾರ ಮುಗಿಲು 
ಬ್ಬರದವೊಲು ನಡೆತಂದನಾಹವಕೆ (ಹಣ. ೬-೨೮-೪) : ಇವಳ ಮೃದು 
ಮಾತಿನ ನಗೆಯ ಭುಲ್ಲವಣೆ ನಡೆ ವರ್ತನೆ... ಲಲ್ಲೆಯಿಂದೆಲ್ಲವರ 
ನೊಮ್ಮೆಗೆ ಹುರುಳುಗೆಡಸುವುವು (ಅಕ್ತ್ರೂಕ- ೭-೦೬). ೪. ಕಳೆ; ಶೋಭಿ: 
ಎಲ್ಲಿಗೆಲವೋ ಹೋಗದಿರು ಕಪಿ ನಿಲ್ಲಿದೇತಅ ಕೆಲಸ ಬೇಹಿನ ಭುಲ್ಲವಣೆ ಬಾರಿಸು. 
ತಲಿದೆ ನೆಅಕಿ ನಿನ್ನ ಮೋಲ್‌ಯಲಿ (ತೊರಂಾ- ೩-೨-೯). "ಬುಲ್ಲವಿಸಂ' 
ಪರಾ. 
[ಇ ಮಠಾ. ಭುಲ್ಲವಣ = ಮೈಮರೆವು, ದೋಹ, ಮರುಳು] 


ಬುಲ್ಲವಿಸು, ಬುಲ್ಲಯಿಸು, ಬುಲ್ಲಯ್ಸು. ಬುಲ್ಲೈಸು, ಭುಲ್ಲಯಿಸುಕ 


ಭುಲ್ಲವಿಸಂ, ಭುಲ್ಲಿಸು. ಭುಲ್ಲೈಸು (ಕ್ರಿ). ೧. ಅಕಿಶಯಿಸಂ ; ಅಧಿ? 
ಗೊಳ್ಳು: ಕ್ರೋಧಶಿವಿ ಬುಲ್ಲವಿ[ ಕಾಕ. ಭುಲ್ಲಯಿ]ನೆ ಮುಳಿದು ವಿರೋಧಿ 
ಯನು ನೋಡಿದನು (ಕುಣ್ಮಾಕ ೨೬-೪೫), ೨. ಉತ್ಸಾಹಗೊಳ್ಳು ; 
ಹುಮ್ಮಸ್ಸಿನಿಂದ ಕೊಡಿರು : ಒಡನೆ ಬುಲ್ಲವಿಸುತಂ ಬ್ರಹ್ಮಸುತನೆಅಗೆ 
ಪುಳೆಕಿಪನ ಚರಣಾಂಬುಜಕ್ಕೆ ಶರಣು (0146. ೨೬-೦೯) ; ಸಿದ್ಮಲಿಂಗೆ!ಶ್ವರನ 
ಘನ ಸುಪ್ರಸಾದಮಂ ಸವಿದು ತಣಿದು ಬು[ಣಣ: ಭು]ಲ್ಲವಿಸಿ ಹೆಚ್ಚಿ 
ಹೆಕ್ಕಳಗೊಂಡು ಕುಕಿಲಿಆ್‌ದು (ಸಿರ್ಕೇಫು. ೧-೬). ೩: ಸಡಗರ ಪಡು; 
ಸಂಭ್ರಮಪಡಂ : ತಮ್ಮಯ ಕೃಪಾಪಾಂಗದಿಂ ಮೆಲ್ಲನಾರೈದು ನೋಡೆ. 
ಸಲ್ಲಲಿತ ಗುರುಭಕ್ತನಡಿಯು ಮೊದಲಂತಾಗೆ ಬುಲ್ಲವಿಸಿ ತೆಗೆದಪ್ಪಿಕೊಂಡು 
(ಪ್ರಕ: ೬೨೦); ಕುಳ್ಳಿರಿಸಿ ತೊಡೆಯೊಳೆಗೆ ಹಿಗ್ಗುತ ಗಲ್ಲ" ಮಿಡಿವುತ 
ವಿಸಿ ಬಲುಜೊಲ್ಲಿಳಿವ ಬಾಯಲ್ಲಿ ಬಾಯಿಟ್ಟೊಲಿದು ಮುದ್ದಿಸುತ 
(ಆವಕ ೩-೪). ಉ. (ಸಂಖ, ಸಂತೋಷಗಳ ಆಧಿಕೃದಿಂದ). ಬೀಗು: 
ಉಬ್ಬು: ಸಂಭ್ರಮದೊಳೆ ನಡೆತಂದು ಮೈ ಬು[ಣಕಾ. ಭು)ಲ್ಲವಿಸೆ 
ಪರ್ಷದಿಂ ಪಾರ್ಥನಂ ಕಂಡು (ಕೈಮಿರಾ- ೦೬-೪೬); ಕೆಲೌದನಲೌದುದಣಂ 
ನೀಂ ಬುಲ್ಲವಿಸಿ ಬೆಅಕಿಯವೇಬ್ಟುಜೆ (8ತಿತುಂ- 1, 040. ೫. ಗರ್ವ 
ಪಡು; ಸೊಕ್ಕು: ಉನ್ನೆತೋನ್ನೆತಪುತ್ರಪೌತ್ರಾಭಿವೃದ್ಧಿಯಂ ತನು 
ಲ್ಲಿಯೇ ಪಡೆದು ಬಿಡದ ಮಮಕಂರದಿಂ ತನ್ನ ತಾಂ ಬುಲ್ಲವಿಸುತತ್ಮತಿಷ್ಕದ್ದ 


ಕಿನಿಪನೆ 


ಶಾಂಗಲನೆನಿಪನೆಂ (0೬೧: 9-0). ೬, ಉದ್ವೇಗಗೊಳ್ಳು: 


ಮತ್ತೆ ತರಣಿಜ ಬುಲ್ಲವಿಸದನು ಕೋಪಶಿಖಿಯಲಿ ಚೆಲ್ಲವಾಡುತ ಕೊರಳು 
ಕೈಗಳ ಬಿಗಿದ ಬಾಲದಲ್ಲಿ (6986. 30-೪). ೭. ಉತ್ಸಾಹಗೊಳಿಸು: 
ಉಬ್ಬಿಸು: ಬಲ್ಲಾಳನೃಪತಿಗೆ ಬಹುದ್ರವ್ಯಮಂ ಯಶಮನುಲ್ಲಾಸಮಂ 
ಪ್ರತಾಪಮನೊಂದಿಸುತ್ತವನ ಬುಲ್ಲವಿಪ ಬಲದ ಭಾಗದ ದೇವರೆನಿಸಿ (ಶರ್ಮರ 
೪-38). ೮. ಸಂತವಿಸು : ಸಾಂತ್ವನಗೊಳಿಸಂ : ಸಮಾಧಾನಪಡಿಸು: 
ಈಶಂ , . . ನಿನಗೊಲಿದು ವರವೀವೆನೆನುತ ಪ್ರತ್ಯಕ್ಷವಾಗೀಯದಿರೆ ಕೊಚತೆ 
ಯೆನಗಾಗಿ ಬೇಡೇನಾದೊಡಂ ಎನುತ ತಲೆಹಡಹಿ ಬುಲ್ಲವಿಸಲು (ಗುಕುಣ. 
9೦:0೨) : ಕಂದ ಕೇಳ್ಳ ನಿನಗೆ ಹಿತವಹದೊಂದು ವರವಂ ನಾಳೆ ಕೊಟ್ಟಪೆ 
ನೆಂದು ಶಂಕರದಾಸಿಮಯ್ಳುನ ಕರೆದು ಬುಲ್ಲವಿಸಿ (ಹರಾ, ೫-೬0). ೯. 
(ಆಲಂ) ಚಿಗುರುವಂತೆ ಮಾಡು ; ಪಲ್ಲವಿಸುವಂತೆ ಮಾಡು: ಮದ್ಯ 
ಗಂಡೂಷದಲಿ ಬಕುಳದ ಮರನ ಬು[ಣಣ- ಭು]ಲ್ಲವಿಸಿದೆವು. (ಕುವ್ಮ 

66-06), ಬುಲ್ಲಯಿಸು ; ಪಿ. ತಳಮಳಿಪುದೆನ್ನ್ನ ಮನ ನಿನ್ನ ತೆರೆಯೇ 
ಹರಿಯೆ ನಿಲುತಿದಲೆ ತಡೆವೆ; ಬುಲ್ಲಯಿಸುವೇಕೆನ್ನ ? (೧೪02 ೨೬-೪). ೧೦. 
ಮೆರೆ: ವಿಜೃಂಭಿಸಂ : ಹೇಳಿಗೆಯ ಮುಚ್ಚುಳ ಜಾಜಾಸಿದ ಫಣಿಯಂತೆ 
ಬುಲ್ಲಯಿಸ [ಣಂ ಭುಲವಿಸಿ]ತ್ತು ಕುರುಸೇನೆ (ಕುಪ್ಮಾಕ, ಈ. ೨೩-೩೪). 
ಬುಲ್ಲಯ್ಸು: ೧. ಬೋಡಿ ಕೊಪ್ಪರಿಸಿದುದು ಧೃರ್ಯವನೀಡಿಜ`ದುದಪದೆಸೆ 
ವಿಕಾಳಸಿಂ ಖೇಡತನ ಬುಬ್ಬಯ್ಸು [ಕಾಕ್‌ ಭುಲ್ಲವಿಸ , ಭುಲ್ಲೈಸು) 
ತಿದ್ದುದು ಭಾನಂನಂದನನ (ಕುಣ: ೦-೩೭). ಬುಲ್ಲೈಸು : 
೨. ಬಲ್ಲಿಹದಲ್ಲಿದೊ ಖಂಡೆಯದೊಳು ತನ್ನ ಗೆಲ್ಲವ ತೋಳುವನೆಂದು 
ಬುಲ್ಲೈಸಿ ಕೈಯಿಕ್ಕುತಿದ್ದನು (603. ೩0-೬). ಭುಲ್ಲಯಿಸು: ೨. 
ತೆಲ್ಲಯಿಸಿ ಮಂಗಳಾರತಿಯ ವನಿತೆಯರೆಲ್ಲ ಭುಲ್ಲಯಿಸಿ ಹಾಡಿ ಹರಸುವ 
ಹೊತ್ತು ಮೆಜಿದು ಸಿರಿವಲಭಂ ಗೋಪಿಯರ್ಗೊಲಿದು ಪ್ರತ್ಯೇಕರೂಪಾಗಿ 
ನೆರೆದುತಿರ್ದರು (ಸರಣ. 5-66), ೧೦. ಪ್ರಳಯದ ಭವನ ರೌದ್ರದ 
ಪೋಲು ಭುಲ್ಲಯುಸಿದನು ಕಲಿಭೀಮ (ಕುಠ್ಮಾಕ- ೧೩-೦೪). ಭುಲ್ಲವಿಸು : 
೧. ಸುಮ್ಮಾನದಂಕೆಯ ರಭಂಕೆಗಳ ಭರ ಭುಲ್ಲದಿಸಿದುದು (ಕುಪ್ಶಾಸ. ೨-೪೦): 
ಭುಲ್ಲವಿಸೆ ಕೋಪಾಗ್ನಿ ಕರಾಳ ಕರವಾಳವನುಗಿದು ತೆಗೆದು (ಕಾನೇಮ. 
೪9-04). ೨. ಭುವನಜನ ಭುಲ್ಲವಿಸೆ . ... ಯಜ್ಞ ಪ್ರವರದಲಿ ಪಡೆದನು 
ಮಹೀಪತಿ ಪುತ್ರಪಿಂಡಕವ (ತೊರ. ೦-೩ ಸೂತಕ); ಮಿಂಡೆದ್ದ ಹೊಳು 
ಪವನಕಿ ನಡೆತಂದು ಮುಂಕೊಂಡು ಬಹುವಿಧದ ಚೇಪ್ಟೆಗಳಿಂದೆ. 
ಭು. ಬು]ಲ್ಲವಿಸಿ ಕಂಡರಂಡವನಿಜಾತಂಗಳಂ ಚಿಗುರಿಸಿದರು [CS 
೩೨-೪): ಹ, ಚೆಲುವ ಕುನರನ ಪಡೆದು ಬಲುಮೋಹಬಂದಲಾನೊಲಿದು 
ಭುಲ್ಲವಿಸಿ ಮನದ ಪ್ರೀತಿಯಿಂ ಸಲಿಸಲೆಂದಿರ್ದೆಂ (8ತುಕ್ತ. ೫-೮-೨೭), ೪. 
ಭೂಮಿಪತಿ ಭುಲವಿಸಿದನು.. ನಿಸ್ಸೀಮ ಸಂತೋಷದಲಿ [CD 
೨-೦೨): ಭುಲ್ಲವಿಸಿತಮುರಬಲಮೊಡನೆ ದೆಸಿದೆಸೆಗಳ್ಳಿ ಚೆಲ್ಲಿದುದು ಖಳರ 
ಬಲಂ (ಕುಕ, ೪೯-0೫). ೫. ತಿಳಿಯಬೆ:ಕೆಂಬೆಲ್ಲರಿಗೆ ಕರ ಸುಲಭ 
ವೆನುತಲಿ ಭುಲ್ಲವಿಃ ಗಿರಿಜಾತೆ ನುಡಿಯಲು (ಕರುಳ. ೨-೩೭). ೮. 
ನಿತ್ಯ ಶಿವನ ಕಾಣುತ್ತಲಡಿದಾವರೆಯೊಳುರುಳ್ವ ರಾಘವನ ಪಿಡಿದೆಪ್ತಿ 
ತೆಗೆದಪ್ಪಿ ಗಲವ ಪಿಡಿದು ಭುಲ್ಲವಿಸಿಯುಮೆಯರಸನು (ಉಾಶತ. 0೩-೦೦). 


೧೧. ಸಂತೋಷಪಡು : ಹಿಗ್ಗು; ಆರಸಿಯ ಹರುಷದರ್ಪಣ 
ಬೆಳಗುವುದು ಮರು ಭುಭಿವಿಸಿದರು. ಭೀಮು (ಉುವ್ಮಾಂ. 
60-49. ೧೨. ಮೋಡಹಗೊಳಿಸು ; ಮರುಳುಮಾಡು : ಎಲ್ಲಾ 
ಯೌವನಮಬ 'ಗದಿನೀಕ್ಷಿಸಲ್ಕೆ ಕುಟಿಲಾನ್ವಿ ತೆಯರ್‌ ಭುಲ್ಲವಿಸ 
ಲೇತಕೆನ್ನೆದಿರೊಲ್ಲದೊಡಾ ವಿಷಯಬದ್ಧಮಾತ್ಮದ್ರೋಹಂ (ನಮ. 
8-00). ೧೩. ಮೋಹಗೊಳ್ಳು : ಮರುಳಾಗು : ಇಲ್ಲದಿಹ 
ವಸ್ತುವೊಳು ಚಿತ್ತವು ಭುಲ್ಲವಿಪುದು (ಕೋ. 34-0). ೧೪. ಕೃಪೆ 


ಯಿಂದ ಕಾಣು: ಸೊಬ್ಸಬೇಕನಿತೊಂದನೆನ್ನಂ ಭುಲ್ಲವಿಸಿ ಮರ್ತಕಕೆ 


೬೫೪% 


ಬುಸ್‌ 


ಜಗತ್ವ್ವಯವಲ್ಲಳೆನೆ ನೀವಲ್ಲದೊರ್ಬನು. ಕರ್ತನಿದ್ದಹನೆ (6ಸಫ್ರ. ೨-90). 
೧೫. ಅತಿಶಯಗೊಳಿಸು : ಕಾನನದ ನಡುವೆ ಭ್ಲುವಿಸುತಿಹಳು ಸ್ಮಳ 
ವನು ಬಲ್ಲವರ್ಮಿಗೆ ಕುಂಭಕೋಣದ ಸಲ್ಲಲಿತ ಸುಕ್ಷೇತ್ರಮೆಂಬರ* 
(ಉನೇಶು. ೯-೦೪). ಭುಲ್ಲಿಸು : ೧೩. ಅರಗಿಳಿ ಮಾತನಾಡಿದುದು ನಿನ್ನೊ 
ಡನಂತೆಳಸುತ್ತುಮಿರ್ದೆ ನೀಂ ಪುರುಳಿಯ ಕೂಡೆ ಪಾರಿವದ ಲಲ್ಲೆಗೆ ಭುಲ್ಲಿಸು 
ತಿರ್ದೆಯೆಂದು ಮಂದರಗತಿಯಿಂದೆ. ಹಂಸನೊಡನಾಡಿದೆಯೆಂದತಿ 
ಕೋಪದಿಂ ಪ್ರಿಯಂ ಪುರುಡಿಸೆ (ಅಕ್ಷ. 5-9). ಭುಲ್ಲೈಸು : ೧. 
ಭಾಳನೇತ್ರನ ತೆರದಿ ಮಂಡಿಸಿರೆ ಸೌಮಿತ್ರಿ ತಾಳಿ ಶರಜಾಪಗಳ ಕೆಲದಿ 
ನಿಂದಿರೆ ಹೆನುಮನಾಳೂಳಿಗಂಗೈವುತಡಿಗಡಿಗೆ ಜಾಂಬುವಂ ಪೊಗಳಿ 
ಭುಲ್ಲೈಸುತಿರಲು (ಕಣ. 9.೬.೩). ೩. ಪೂರ್ವದಲಿ ಹಿಮಗಿರಿರಾಜ 
ನೆಂತು ಶಾಂಕರಿಯ ಕಲ್ಮಾಣಕುತ್ಸವಿಪಂತೆ ಫುಲ್ಲೈಸುತಿರ್ದನೀಶಾನಸೆಟ್ಟಿ 
(ಉಪ ೨೬-೨೭) ; ಸುಖಭಾರದಲ್ಲಿ ಭುಲ್ಲೈಸಿ ಪಾರ್ಥನು ನಿದ್ದೆ ತಿಳದೆಚ್ಚ 
ತನು (ಉಕ. ೨೨೨). ೧೬. (ಆಲಂ) ಮೊರೆ; ಆರ್ಭಟೆಸು : ಒಸಗೆವರಕ 
ಭುಲ್ಲೈಸೆ (ಶಾಳಾ. ಧುಲ್ಲದಿಸೆ]ನೂತನವಸನವಿಮಲವಿಭೂಷಣಂಗಳಲೆಸೆದನ್ನೈ 

_ ಮೂರ್ಧಾಭಿಪೇಕದ ರಾಜತೇಜದಲಿ (ಕೊರ. ೨-೨-0೪) ; ಕಟ್ಟು 
ಗ್ರಮಂ ಬಲ್ಲರ್ಗೋಸುಗ ತಾಳ್ಡು ಸಾತ್ವಿಕರಸಂ ಮತ್ತೆ :ಳು ತೂಬಿಂದಮುಂ 
ಭುಲ್ಲೈಸುತ್ತುಗೆ ಪೂರಮಾಗಿ ಪರರಂ ನಿರ್ಮೂಲನಂ ಮಾಡುತುಂ 
(ಮೈಸೂರು. ೨-೬೦), ೧೭. ಹೊಗಳು ; ಸ್ತುತಿಸು; ಯಮಸುತನ 
ತಕ್ಕೆ ಸಿ ಭೀಮನ ದಂಮತೆಯ: ಭುಲ್ಲೈಸಿ, ,, ವಿದುರಪ್ರಮುಖ 
ರನು ಬೀಳ್ಕೊಟ್ಟು ಬಿಜಯಂಗೈದನಸುರಾರಿ (177. ೧೩-೧೪). 

[ಬುಲ್ಲವಣೆ + - ಇಸ್ಕು) 

ಬುಲ್ಲಿ (ನಾ). ಪುರುಷನ ಜನನೇಂದ್ರಿಯ : ನಲ್ಲಳಿ ಬಾ ಎಂದು ಕರೆದು 
ಸೊಲ್ಲ ಸೊಲ್ಲ ಮಾತನಾಡಿ ವಲ್ಲಭ ಶ್ರೀಪುರಂದರವಿಠಲ ಬುಲ್ಲಿ ತೋಲ 
ಪೋದ (ಭರವ. 4-೬೬-೩) ; ಘಾಸಿಯಾಗುವಿಯೆನೆ ಅಕಾಶದವಗೆ ನನ್ನ 
ಮಾಸಲು ಬುಲ್ಲಿಯು ಲೇಸೆಂದೆನುವ (ಶ್ರಸಂ- ೦೭-೦೫), 

[.-ತೆಲು. ಬುಲ್ಲಿ, ಬುಲ್ಲ./ಮರಾ, ಬುಲ್ಲೀ, ಬುಲೀ] 
ಬುಲ್ಲಿಕಾಯಿ (ನು), ಬುಲ್ಲಿ ಮಚ್ಚು: ವಂತೆ ಬೆತ್ತಲೆ ಮಕ್ಕಳಿಗೆ ತೊಡಿ 
ಸಂವ ಒಂದು ಬಗೆಯ ಆಭರಣ : ಹೊಂಗೆಜ್ಜೆ ಕಾಲ ಗಗ್ಗರ 
ಹೊನ್ನುಡಿದಾರ ರಂಗು ಡಾಳಿಪ ಬುಲ್ಲಿಕಾಯಿ (ತತ. 4-೦೬೫) ; 
ಕಿರಿಗಂಟೆ ಉಡುದಾರ ಬುಲ್ಲಿಕಾಯಿಯ ಶ್ರೀಚರಣದಂದುಗೆ ಗೆಜ್ಜೆ ಕಾಯಿಯ 
ತರಳನೆಪ್ಪಿಕೊಂಡಂ* ತರಳೆಯರು (ಶೃಸಥಾ- 6.೬). 
[ಬುಲ್ಲಿ * ಕಾಯ್ಕಿ (ಕಾಯ )] 

ಬುಲ್ಲೈಸು 'ಬುಲ್ಲವಿಸು' ನೋ. 

ಬುವಾ (ನಾ). ಹಿರಿಯ ವ್ಯಕ್ತಿಗಳನ್ನು ಸಂಬೋಧಿಸುವಾಗ ಬಳಸುವ 
ಒಂದು ಮಾತು ; ಸದಾನಂದ ಬುವಾಗೆ ಸಂಗೀತದ ಮೇಲಿದ್ದಷ್ಟೆಃ 
ಪ್ರೀತಿಯಿದ್ದ ವ್ಯಕ್ತಿ. ಆತನ ಹೆಂಡತಿ (ತಂಗೀ. ೦೦೦). 

[-ಮರಾ. ಬುವಾ] 


ಬುವಿ "ಬೂವಿ' ನೋ. 
ಬುವ್ವ 'ಬೂಮ' ನೋ. 
ಬುಸ್‌. ಬುಸು (ನಾ). ನಿಟ್ಟುಸಿರು, ಹಾವಿನ ಫೂತ್ಕಾರ ಮೊದಲಾದು 
ವನ್ನೂ ಅನುಕರಿಸುವ ಒಂದು ಶಬ್ದ : ಹಾವಿಗೆ ಏಟು ಬಿದ್ದಿರಬೇಕು ; 
ಅದು ಹೆಡೆಯನ್ನು ಇಷ್ಟಗಲ ಬಿಚ್ಚಿ ಬುಸ್‌ ಎಂದು ಕಲ್ಲುಚಸ್ಪಡಿಯನ್ನು 
ಕುಟ್ಟಿತು (ಶ್ರಕ್ಕ- ೨೬೮). "ಬಂಸ್ಸೆನ್ನು' ಪರಾ. ಬುಸು: "ಬುಸುಗರೆ', 
`ಬುಸುಗುಟ್ಟು'. 'ಬುಸುಗುಡು' ಪರಾ. 
ಬುಸುಬುಸು (ದ್ವಿರುಕ್ತಿ): ಹಾವು ರೋಷದಿಂದ ಬುಸಂಬುಸು 
ಎನ್ನುತ್ತಿತ್ತು (ರುತ). 


ಬುಸ 


ಬುಸ (ನಾ). ಧಾನ್ಯಗಳ ಮೇಲಿನ ಹೊಟ್ಟು,-ತೌಡು : `'ಕಡಂಗರಂ 
ಬುಸೆಂ'' (ತಸ್ತುಕೋ- ೯೩-೨೦). [ಸಂ.] 
ಬುಸು "ಬುಸ್‌ ' ನೋ. 
ಬುಸುಗರೆ (ಕ್ರಿ). ರೋಷದಿಂದ ಬುಸಂಬುಸಂ ಎಂದು ಶಬ್ದಮಾಡು. - 
ವೇಗವಾಗಿ ಉಸಿರು ಬಿಡು: ತಿಮ್ಮಿ... ಅಂತ ಬುಸುಗರೆದ ಚಿನ್ನ | $ 
(೫ಡೆರಾ- 11- ೦೦೬೦): [ಬುಸು (೬ ಬುಸ್‌) 4 ಕರೈ] 
ಬುಸುಗುಟ್ಟು (ಕ್ರಿ). ಇ ಬುಸಂಗರೆ ; ಬುಸುಗುಟ್ಟುವ ಪಾತಾಳೆದ ಹಾವೋ? 
(ಕುಫ್ತು- ೨೭-0೦) ; ಈ ಮರಗಳೆಲ್ಲಾ ಆಯಾಸದಿಂದ ಬುಸುಗುಟ್ಟುತ್ತ, ತಲೆ 
ಬಗ್ಗಿಸಿಕೊಂಡು, ಕೊಂಬೆಗಳನ್ನು ಬಲವಾಗಿ ಅಲ್ಲಾಡಿಸಿಕೊಂಡು ಓಲಾಡು 
ತಿರುವುದೇಶಕ್ಕೆ ? (858. ೩೦)- [ಬುಸು (ಆ ಬುಸ್‌) * ಕುಟ್ಟು] 
ಬುಸುಗುಡು (ಕ್ರಿ). ಇ ಬುಸುಗರೆ: ನಿನ್ಲಲಾರದೆ. ಕುಸಿದು ಕುಳ್ತನಾ 
ಧರಣಿಪತಿ, ಮಂತ್ರಶಕ್ತಿಗೆ ಸಿಲ್ಕಿ ಹಾವಾಡಿಗಂ ಬರೆದ ಮಂಡಲದ 
ತಡೆಯೊಳಗೆ ಬುಸುಗುಡುವಹೀಂದ್ರನೋಲ್‌ (ಶ್ರೀರಾಮಾ: ೬೦-೪೪) ; ಅನ್ನ 
ಅನ್ನ ಬುಸುಗುಡುತಿದೆ ಮಾನವನಾಗರವು (66. 108- 0೭). 
[ಬುಸು (೬ ಬುಸ್‌) 4 ಕುಡ್ಕು (೬ ಕೊಡು) ) 
ಬುಸ್ತ (ನಾ). ೧. ಸಂಟ್ಟ ಮಾಂಸದ ಕರಿಕಾದ ಭಾಗ. ೨. ಕೆಲವು 
ಕಾಯಿ. ಹಣ್ಣು ಅಥವಾ ಬೀಜಗಳ ಒಣಗಿದ ಹೊರಪದರ. (ಸಂ.] 
ಬುಸ್ಸಿನ್‌, ಬಂಸ್ಸೆನ್ನು(ಕ್ರಿ). ಇ ಬುಸುಗರೆ: ಪತ್ತೆಸಾರ್ದ ಮರುಳ ಮೊತ್ತಮಂ 
ಬುಸ್ಸೆಂದು ಬೆದಜ*ಸುವ ಪಾವಿನ ತೊಡವುಗಳೊಳಂ . . . ಚೆಲ್ವನಾಂತು 
(೪,೧: ೦೬೭): ಬುಸ್ಸೆನ್ನು : ಪಕ್ಕಗಳಾಂತ ಪನ್ನಗತತಿ ಬುಸ್ಸೆಂದು ಚೆಕ್ಕನೆ 
ಪಾಜ: ಬರ್ಪಂತೆ ಬೆಕ್ಕವಿಲ್ಲದ ಬಾಣಗಳು ಬುದುಜ* ನೆಲಕಿಕ್ಕಿದವಹಿತ 
ವಾಹಿನಿಯ (ತಶ್ರಕಾಂ. 5-೩0) ; ಬಡದೇವರನ್ನು ಕಂಡರೆ ಬಿಲ್ಲತ್ರೆ ಕೂಡ 
ಬುಸ್ಸೆನ್ನುತ್ತದೆ. (ಗಾರ)- 
ಬುಸ್ಸುಬುಸ್ಸೆನ್ನು (ದ್ವಿರುಕ್ತಿ) : ಚಂಡಚೂಡಾಘಾತದಿಂದಲಖಂಡ 
ತತ್ವಂಗಳು ತೆರಳುತಿರೆ ತಾಂಡವೋದ್ಮತಿಯಿಂ ಧರಿಸಿದ ಬುಸ್ಸುಬುಸ್ಸಿನಲು 
[೫೫ ಭುಸ್ಸುಭುಸ್ಸೆನಲು ] (0೫ ೧೬-೦೮). 
ಬುಸ್ಸೆನ್ನ್ನು « ಬುಸ್ಸೆನ್‌' ನೋ. 
ಬುಳಿಗೆಜ (ನಾ). ಒಂದು ಸ್ಥಳದ ಹೆಸರು : ಅನ್ನೆ ಬನ್ನು ಬುಳಿಗೆಳೆಯ 
ಮೂಡಣ ಕಟೆಯ ಪೆರಿಸನ್ನರಿಂ (ಎಕ. 111, ಸಂಜನ, ೦೩೯-೦೬: 915). 
[ಬುಳ್ಳಿ + ಕಲ್‌] 
ಬುಳುಬುಳನೆ (ಅ). ಒಂದು ಅನುಕರಣಾವ್ಮಯ : ಅಡಿಬಾಣದುಂ 
ಬಿಡಲ್‌ ಬುಳುಬುಳನೆ ಪರಿವುತ್ತ ಛುಸ್ಸುಭುಸ್ಸಿನುತ ಪೆಡೆಗಳ ಕೆದರಿ, , , 
ಅರೆಯಟ್ಟಿ ಬರೆ (ಕತುಪು- 9-00-೬0) ; ಭೂಮಿಗುರುಳಿದರಿವರು ಬುಳ್ಳು 
ಬುಳನೆ (ಉಾಸಂ. ೬-೫-೨). [ ಬುಳುಬುಳು + - ಅನೈ] 
ಬುಳುಬುಳು (ನಾ). (ಹುಳುಗಳ ಹರಿದಾಟವನ: 


20 


26 
[ ಬುಸ್‌ .. ಎನ್‌] 


ನ್ನು ಸೂಚಿಸುವ) ಒಂದು 


ಅನುಕರಣ ಶಬ್ದ : ಅಪ್ಪುವಿಂಗೆ ಇಳಿದ ನಲ್ಲಿ ಚರಿಸುವಾಗ ಹುಟ್ಟುವ ತ 
ಬುಳುಬುಳು ಚಳಚಳ ಭೋರ್ಭೋರೆಂಬ ಶಬ್ದ ಉಂಟು ($3೫. 11. ೩೨) 
'ಬುಳುಬುಳುಗುಟ್ಟು ` ಪರಾ- 
ಬುಳುಬುಳುಗುಟ್ಟು (ಕ್ರಿ). (ಹುಳುವು) ಹರಿದಾಡಿದಂತಾಗು : ನೆಶ್ಶವು 
ಮೂಗಿನೊಳಕ್ಕೆ ಹೋದುದೇ ತಡ ಬುಳುಬುಳುಗುಟ್ಟಿ ಅಸಾಧ್ಯ ಫಜೀತಿ. 
ಮಾಡಿಬಿಟ್ಟಿತು (ಕಳಶು- ೬೭). [ಬುಳುಬುಳು 4 ಕುಟ್ಟು) I 
ಬುಳ್ಳ (ನಾ). ಒಂದು ಕ್ಷಂದ್ರದೇವತೆಯ ಹೆಸರು: ಕಲ್ಲು ವ 
ತೋಟದ ಹೆಬ್ಬಯ್ಯಾ ಬುಳ್ಳನು ಸುಂಕ್ಲಾಯಿ ಹಾದಿಬೀದಿ ಒಡಿಯಾ... ಎಲ್ಲ! 
ನಾನಾಕದಾ ಕಳ್ಳದೇವತೆಗಳ ನಿಲ್ಲದೆ ಒಲಿಸಿದರು (ಸು. ೩6-೨). [?] 
ಬುಜುಗಿ (ನಾ). ಒಂದಂ ಬಗೆಯ ಪಕ್ಷಿ: ಮರಕುಟಿಗಂ ಪುಜಲೆ ಬುಜುಗಿ ಕ್‌ 


ಹಸುಬಂ , . . ನೆಗಟ್ಟುವೆನಿಸುವು[ವನಿಶಂ] (ಸೂಕ್ತಿಸು. ೩-0೫೬). [?) 


೬೫೪೬ 


ಬೂಜ್ಞು 


ಬುಳಿಲೆ « ಪುಜಿಲೆ' ನೋ. 


ಬೂಂದಿ (ನಾ). ಕಡಲೆಹಿಟ್ಟಿನಿಂದ ತಯಾರಿಸುವ ಒಂದು ಬಗೆಯ 
ಸಿಹಿಭಕ್ಷ್ಯ: ಕಂಚಿ ಇಡ್ಲಿ. ಉಡಿಪೀ ಉಪ್ಪಿಟ್ಟು . . . ಧಾರವಾಡದ 
ಫೇಡೇ, ಬಳಿವ್ಮಿರಿ ಬೂಂದಿ (ಶನ್ನೊಂದ- ೬೪)- 


(ಹಿಂ. 
ಬೂಂದು -ಬುಂದು 
ಬೂಚಗ (ನಾ). ಒಬ್ಬಾತನ ಹೆಸರು: 

ಬೂಚೆಗನಬ್ಬಾತನಮ ೫ ೫೫ (ಎ6. 1 (1), 4೭-೦೩ ; 944) 
ಬೂಚಿ (ನು). ೧. ಹುಳು; ಕ್ರಿಮಿ; ಇತ್ತ ಬೊಡ್ಡ ತಾಂ ಲಚ್ಚನನ್ನು 

ಎತ್ತಿಕೊಂಡು ಹೊರಟರೆ, ಅವನು ದಾರಿಯುದ್ದಕ್ಕೂ 'ಬಾಗಳನ್ನೂ 

ಬೂಚಿಗಳನ್ನೂ ಕಾಕಾಗಳನ್ನೂ ಕೊಕ್ಕೋಗಳನ್ನೂ ' ಮಾತನಾಡಿಸುತ್ತ 
ಸಾಗುತ್ತಾನೆ (ಕುಂತು, 093), ೨. ಮಕ್ಕಳಿಗೆ ಭಯವನ್ನು ಹುಟ್ಟಿಸಲು 
ಹೇಳುವ ಒಂದು ಕಾಲ್ಪನಿಕ ಭೂತ: ಗುಮ್ಮ : ಬೂಚಿ ಬಂದಿದೆ ರಂಗ 
ಬೂಚಿ ಬಂದಿದೆ ಚಾಚಿ ಕುಡಿದು ಸುಮ್ಮನೇ ನೀ ಪಾಚಿಕೊಳ್ಳೊ ಕೃಷ್ಣಯ್ಯ 
ನಾಲ್ಕುಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು ಲೋಕರನ್ನು 
ಎಳೆದುಕೊಂಡು ಕಾಕು ಮಾಡಿ ಒಯ್ಯುವುದಕೆ (ಫ್ರಥದ: ೪-000-0) ; ನೀವು 
ಎರಡು ಬೂಚಿಗಳೆ ಕತೆ ಕೇಳಿರಬಹುದು. ಅವೂ ಮಧ್ಯರಸ್ತೆಯಲ್ಲೇ 
ಹೋಗುತ್ತಿದ್ದವು (ಕಶ್ಟಕ್ಕೆ- ೧6). ೩. ಹಸು. ಎಮ್ಮೆ ಮುಂತಾದ 
ಚತುಷ್ಟಾದಪ್ರಾಣಿ ; ಒಳಗೆ ಆಡು ಬಾರೊ ರಂಗ ಆಲ್ಲಿ ಹೊಜಗೆ 

ಬೂಚಿಮುಖದ ಹುಲಿ ತಿರುಗುತಿದೆ (ಶೃರಂರ. ೪-೩ 6). 

[ದೇ.॥ ತವಿಂ. ಮಲ. ಪೂಜೆ ; ತೆಲು. ಬೂಚಿ, ಬೂಚ] 
ಬೂಚು (ನಾ). ೧. ಬಿರಡೆ: ಮುಚ್ಚುಳ ; ಸುಣ್ಣದ ಬಣ್ಣದ ಮಾಡದಲ್ಲಿ 


ಈಗ ಸೆರೆಯ ಬರಿದಾದ ಬಾಟಲಿಗಳು, ಅವುಗಳ ಬೂಚುಗಳು ಮಲಗಿವೆ 


ಕವಿಲೆಯನಬಟದ 


ಬ್ರಹ್ಮ: 


ತ್ತಿ 
£2 


- ೨೨೩); ಒಂದು ಶೀಸೆಯ ಬೂಚನ್ನು ತೆಗೆದು ಅದರೆಸಳಗಿದ್ದ 
ಕವನ್ನು ಕುಡಿದು ಬಿಟ್ಟನು (ಕುರುನ- ೪). ೨. ಬೆಣೆ; ಗೂಟ; 
ಕಿತ್ತವರಾರು ತಮದ ತೂಬಿನ ಬೂಚು? (ತರನು. ೧೮-೮); 
ಕೋಡಿಯ ಬೂಚು ಹಾಕಿಲ್ಲದ್ದರಿಂದ ಕೆರೆಯ ನೀರೆಲ್ಲ ಹೋಯಿತು (69). 
[+ ತುಳು- ಬೂಚು, ಬೂಚಿ./ಮರಾ, ಬೂಚ್‌] 
ಬೂಜ್ಯು. ಬುಕುಟು. ಬುಗುಟ್ಕು. ಬುರುಸು, ಬೂಷಲು, ಬೂಷ್ಟು, 
ಬೂಸರಃ, ಬೂಸಲು (ನಾ). ೧. ತೇವದಿಂದ ವಸ್ತುಗಳ ಮೇಲೆ, 
ಹತ್ತಿಯ ಅಥವಾ ತುಪ್ಪಟದ ನವಿರೆಳೆಗಳಂತೆ ಕಟ್ಟುವ ಬಿಳಿಯ 
ಪೊರೆ: ನಿಗ ತಪ್ಪ ಸ್ವಲ್ಪ ತೇವವಾಗಿರುವ ಸ್ಥಳಗಳಲ್ಲಿ ಇಡಲ್ಪಡುವ ತೆಂಗಿನ 
ಕಾಯಿ ಹೋಳುಗಳು, ಬ್ರೆಡ್‌, ಉಪ್ಪಿನಕಾಯಿ, 


ಕಳಿತ ಹಣ್ಣುಗಳು 
ಬೂಜು ಒಳಹೊಕ್ಕು -ಹುಲುಸಾಗಿ ಬೆಳೆದು . . . ಹಾಳು 


ಮಾಡುವುವು (ಗೃಜಂ- ೩೬); ಮಾನವನಲ್ಲೂ ಪ್ರಾಣಿಗಳಲ್ಲೂ ಐವತ್ತಕ್ಕೂ 


ಮಾರಿದ ಬಗೆಗಳ ಅಣಬೆ (ಬೂಜು. ಬೂಷ್ಟು, ಶಿಲೀಂಧ್ರ)ಗಳಿಂದ 
ಸೋಂಕುರೋಗಗಳು ಕಾಣಿಸಿಕೊಳ್ಳುತ್ತವೆ. (ಕಂಿಕೋ, 1 ೨೨೭). 
ಮೇಲೆ ಇರಿಸಿದ ಹ: ಸೆಂಡಿಗೆ ಈ ಪಾಟ 

ಹಿಡಿಯದೇ ಇದ್ದೀತೆ! (ನಕಕ. 44). ಬುಗುಟ್ಮು : 


ು ಹಿಡಿದ ಕಾಳಿನಂತೆ ಒಳಗೊಳಗೆ: ಕೊಳೆ: 
ಗೆ (530: ೬೨-೦೦). ಬುರುಸು : ೧. ಕಿಟಕಿಯು 


ಬುರೆಸಂ ಬೆಳೆದಿದ್ದರೆ, ಸೀಮೆಎಣ್ಣೆಯಲ್ಲಿ ಚಿಂದಿಯುನದ್ದಿ ಒರಸಿದರೆ 
೩). ಬೂಷಲು: ೧. ಉಪಯೋಗಿಸದೆ 


ಪಿಟಾರಿಯಲ್ಲಿಟ್ಟರೆ ಪೀತಾಂ 
೪೭). ಬೂಷ್ಟು : ೧, ಮರ: 
(8೬3) ಕ್ರಿಮಿಗಳು . . 


ನ್ಯಿದರೂ ಬೂಷಲು ಬರುತ್ತದೆ. 
ವನ್ನು ದುರ್ಬಲಗೊಳಿಸುವ ತೇವ, 
೬ ಇವುಗಳಿಂದಾಗುವ ತೊಂದರೆಯು ತಪ್ಪು 


(ಮರೆವು. 


ಬೂಷ್ಟು 


ಬೂಜ್ಯು 


ತ್ತದೆ (8೦ಳಾ. ೩36); ಕೆಲಕಾಲ ತೇವದ ಬೆಚ್ಚನೆಯ ಗಾಳಿಯಲ್ಲಿರಿಸಲ್ಪಟ್ಟ ಕ 
ವಸ್ತುಗಳ ಮೇಲೆ ಉಂಟಾಗುವ ಹತ್ತಿ, ತುಪ್ಪಟದ ನವಿರೆಳೆಗಳಂತೆ 
ಕಟ್ಟುವ ಒಂದು ಬಗೆಯ ಬೂಷ್ಟು ಅಲ್ಲಿ ಉಂಟಾಗಿತ್ತು (ಎಶ್ಮಾರಿ- 0೩೬): 
ಬೂಷ್ಟುಗಳಿಂದಲೂ ಅಣಬೆಗಳಿಂದಲೂ ಆವೃತವಾದ ಪ್ರದೇಶ (ಜಸುತೂ: 
066). ಬೂಸರು : ೧. ಮಾಡದಲ್ಲಿ ಇಂದು ಹಳಸಿದ ಅನ್ನ, ಬೂಸರು 
ಬಂದ ರೊಟ್ಟಿಯು ಚೂರುಗಳು ರಾಶಿಯಾಗಿ ಬಿದ್ದಿವೆ (ಹೊರತು. 3೨33). 
ಬೂಸಲು: (ಗು): ೨. (ಆಲಂ) ನಿಪ್ಪಯೋಜಕವಾದ ; ಕೆಲಸಕ್ಕೆ 
ಬಾರದ: ಆ ಬಡಕಲು ಬೂಸಲು ದೇವತೆಯನ್ನು ನೋಡಿ ಅವನ 
ಆಶೆ ಕಮರಿಗೆ ತಲೆಕೆಳಗಾಗಿ ಉರುಳಿ ಹೋಯಿತು! (ಮಲು. ೩). 

[ದೇ.॥ ತಮಿ. ಪೊಣ್ಣು; ಮಲ. ಪೂಕ್ಯ, ಪೂಪ್ಪು; ತುಳು. ಬೂಜು, 
ಬೂಚು, ಬೂಚಿ ; ತೆಲು. ಬೂಚು, ಬೂಜು. /ಮರಾ. 
ಬುರಸಾ, ಬುರಸೀ, ಬುರಶೀ] 

ಬೂಜ್ಯು "ಬರುಜು' ನೋ. 

ಬೂಜುಗಟ್ಟು, ಬುರುಸುಗಟ್ಟು (ಕ್ರಿ). ಬೂಷ್ಟುಹಿಡಿ; ಬೂಜು 
ಗಟ್ಟಿದ ಪದಾರ್ಥಗಳನ್ನು ಉಪಯೋಗಿಸುವುದರಿಂದ ಖಾಯಿಲೆಗಳಿಗೆ ಹಾದಿ 
ಮಾಡಿಕೊಟ್ಟಂತಾಗುತ್ತದೆ (640). ಬುರುಸುಗಟ್ಟು : ಬೂಟು ಚಪ್ಪಲು 
ಮಾಡದಲ್ಲಿಯೆ ಬುರುಸುಗಟ್ಟಿವೆ ಫಂಡಿಗೆ (ಕಂಬು: 03-24); ಅಲ್ಲು 
ಬಲೆಯು ಒಟ್ಟಿತ್ತು ಜೇಡಹುಳುವಿನ ಕೃತಿಗೆ ಬುರುಸುಗಟ್ಟೆತ್ತು. (ಗುಗಾತ- 

ಬುರುಸುಗಟ್ಟಿರಬಹುದು ಒಳಗಡೆಗೆ ಪುಪ್ಪುಸ (66ರ... ೩೪). 

[ಬೂಜು, 4 ಕಟ್ಟು] 

'ಬೂಟ, (ನಾ): ೧. ಮೋಸ; ಕಪಟ : ಹುಡುಗೀನ ಪುಟ್ಟಮ್ಮಾಜೀಗೆ ಜೊತೆ 
ಯಾಗಿರಲೀ ಅಂತಲ್ಲವೆ ಕರದದ್ದು? ಇದರಲ್ಲಿ ಬೂಟ ಇಲ್ಲವಲ್ಲ (ಕಕರಾ- 
0%). ವ. ವೇಷ; ನಟನೆ; ಸೋಗಂ ; ಅಲೆವೆಲರಿಗೆ ತಲೆಯೊಲೆಯದ 
ನಿಲುವು; ಚೆಂದ ಇದೆಸಗುವ ಸೂರ್ಯನ ಬೂಟ (ಕೆಲುವು: ೬-೪); ನಾನೂ 
ನಿಮ್ಮುಂತೆಂದಾ ವೈರಿ ನೇಹನ ತೋರಿ ಜತೆಯಂ ಸೇರಿ ಆಟದಿ ಬೆರತು 
ಬೂಟಕೆ ಸೋತು (ಗೋಕು2- ೦೫-೨೪). "ಬೂಟಗಾರ' ಪರಾ. 

[ದೇ.॥ ತುಳು, ಬೂಟಿ, ಬೂಟು; ತೆಲು. ಬೂಟ] 

ಬೂಟ್ಕ "ಬೂಟಾ' ನೊ. 

ಬೂಟಕ (ನಾ). ೧. ವೇಷ; ನಟನೆ; ಸೋಗು: ಕೋಟಿಯೊಂದಕೆ 
ಸಲ್ಲದೊಂದುಕೋಟಿಗೆ ಮಿಗಿಲು ನೋಟಕರ ಸಾಫಲ್ಯಮಕ್ಕುದಲೆ. 
ನಿಜಸಂಗ ಬೂಟಕದ ಸಂಗ ಬಿಡು ನಿನ್ನೊಳಿರುತಿರೆ ಮಣಿಯು ಖೇಟಗತಿ 
(ಅರತು. ನೀಟುಗಾತಿಯರೊಲುಮೆ ಬೂಟಕವೆಂದು 
ತಿಳಿಯಿರೊ (ಪುಕಂರ- 3-0೬-0). ೨. ಸಂಳ್ಳು; ಅಸತ್ಯ: ಸಾಟಿಯಿಲ್ಲದ 
ಶಂಖಚಕ್ರವು ಚತುರಹಸ್ತದಲಿರಲು ಕಂಡೆನು ಬೂಟಕದ ಮಾತಲ್ಲ ಕೇಳಿರೊ 
ಭೂರಿದೈವದ  ರಮಣನಂಭ್ರಯ (ಫ್ರರಂರ. ೦-೦೦೯-೧): ಜನಕ 
ನೀಬೆನಗರಸ ನೃಪರುಸಿ ಮನುಜನೇ ಪರಮಾರ್ಥ ಪುಣ್ಯಶರೀರಿ ಬೂಟ-ವೆ 
(ಅ೦0%- ). ೩. ತೋರಿಕೆಯ ವೇಷವನ್ನು ಧರಿಸಿದವನು, 
ಸೋಗುಹಾಕುವವನಂ ; ಅಯ್ಯಾ ನಾಟಕನಲ್ಲ ಬೂಟಕನಲ್ಲಿ ಶೀಲಿಗನಲ್ಲ 
(ನತ, 1, 0-೩); ಪುಣ್ಯತೀರ್ಥಗಳಲ್ಲಿ ಪರಿಗ್ರಹನುಂ ತೆಗೆದುಕೊಂಬವನಲ್ಲಾ 
ಬೂಟಕನಲ್ಲಾ ಮೃದುಮನವುಳ್ಳವನು (೫ ಕನು. ೨): ಪಡಿಯ ಚಾಟಕ 
ನಲ್ಲ ಒಡನೆ ಬೂಟಕನಲ್ಲ (ನ್ಮೀಂರ. ೦೩೦-೩)- (ಗು). ೪. ತೋರಿಕೆಯ; 
ನಟನೆಯ ; ಸೋಗಿನ: ದತ್ತನು, ಆ ಬೂಟಕ ಜಂಗಮಂ ಕರೆಯು 
'ಕೊಂಡು ಕಳುಹಿಸುವುದಕ್ಕೆ ಸೀವ, (ಪುರಾಪಿ- ೬೦). 

[ದೇ.॥ ತಮಿ. ಪೂಟ್ಟಕ, ಪೂಟ್ಟಿಕ್ಕ ; ತುಳು. ಬೂಟಕ, ಬೂಟಂಗ; 
ತೆಲು, ಬೂಟಕ] 

ಬೂಟಕತನ (ನಾ). ತೋರಿಕೆಯ ನಡವಳಿಕೆ; ಡಂಭಾಚಾರ; ಬೂಟಾಟಿಕೆ: 


ಬೂಂಜು, 


4-3); 


೨6೨-೦೨೯8) ; 


೬೫೪೭ 


40 


ಬೂಟಾಟಿಕೆ 


ಅವರಾಟವನಜ್‌ಯದೆ ಬೂಟಕತನದಿಂದ ದಿಮ್ಮಿಸುಲೆ (ಕಾಂಸಂ. ೬6-೪); 
ಗೂಟನಾಮವ ಹೊಡೆದು. . . ನಾ ಧರೆಯೊಳಗೆ ಬರೆಲೆನ್ನ ಬೂಟಕತನ 
ನೋಡಿ ಭ್ರಮಿಸದಿರಿ ಜನರೆ (ಕರರ. ೪-೦೬೫-೦); ಬಂಟ ಮಾಡಿದರೆ 
ಕಾಟಕತನ ತಪ್ಪೀತೇ? (ಣರ). [ಬೂಟತ +-: 


ಬೂಟಕವಾತು (ನಾ). ಸೋಗಿನ ಮಾತು; ನಟನೆಯ ಮಾತು; ಕೊಡದೆ 


ಬೂಟಕವಾತಿನಲಿ ಮನ್ಮಥಕೇಳಿಗೊಡನೈದುವ ಬೋಸರಿಗನ ನಡೆ ನಾಳೆ 

ಕರೆವೆನೆಂದೆಬ್ಬಿ ಸಿ ಪೊನ್ನೀವ. ಕಡುದಾತನ ಕರೆ: ಅಂಗಳ (ಕಂನಂ ೬-೦೯೭). 
[ಬೂಟಕ + ಮಾತು] 

'ಬೂಟಕ ೩ : ಆಟಗಾರನು ಅತ್ತ ಪ್ರಭುವಿಗೆ ಬೂಟಗಾರ 

ಸ್ಪಿನು ಪರಮಭಕ್ತಿ ಸಘ ಟ ಮಾರಿ (6606: ೩೪೫ ೦). 

[ಬೂಟು 4 - ಗಾರ (ಆ - ಉಜ)) 

ಬೂಟಾ, ಬುಟ್ಟ, ಬುಟ್ಟಾ, ಬೂಟ್ಕ (ನ್ಯಾ. ರೇಷ್ಮೆ ಬಟ್ಟೆಯ ಮೇಲೆ 
ಹಾಕುವ ಜರಿಯ ಅಥವಾ ರೇಷ್ಮನೂಲಿನ ಬೇರೆ ಬೇಕೆ ಆಕಾರದ 
ಕಸೂತಿ; ಫಲತಂಂಬೂಲದ ಚೀಲ ಕೊಡುತ್ತಿದ್ದಾಕೆ ನೀಲಿಯ ಬೂಟಾ 
ಹೂವಿನ ಬನಾರಸ್‌ಸೀರೆ ಉಟ್ಟಿದ್ದರು (ರಕ. ೩); ಹಕೀಂನು 
ಯಾವತ್ತೋ ಒಂದುದಿನ ಬೂಟಾಪೇಟ ಕಟ್ಟಿಬೇಣ ಅಂತ ಹೇಳಿ 
ಕಡ ಅಹವಾಲು ಆವೊತ್ತು ಫಲವಾಯಿತು (ಮಲ್ಲ. 4): ಬುಟ್ಟ; 

ಸನೀಲಿವರ್ಣದ ಸೀರೆಯಲ್ಲಿ ನಕ್ಷತ್ರಗಳಂತಿರುವ ಬುಟ್ಟಗಳು ಎದ್ದು 


ಬೂಟಗಾರ (ನಾ| 


ಬಸವನು ಪಾಟ 


ಕಾಣುತ್ತವೆ (ಕಂ). ಬುಟ್ಟಾ: ಮದುವೆಯ ಹುಡುಗಿಗೆ ಬುಟ್ಟಾ ಇರುವ 
ಸೀರೆಯನ್ನು ಉಡಿಸಿದ್ದರು (6). ಬೂಟ್ಮ: ಬೂಟ ಇರುವ ಸೀರೆಗೆ 
ಬೆಲೆ ಹೆಚ್ಚು (849). 


ಬೂಟಾಸೀರೆ, ಬುಟ್ಟಾಸೀರೆ ಎ ಕಲಾಪಶ್ತಿನ ಹೂವುಗಳ ಚಿತ್ರದಿಂದ 
ಕೂಡಿದ ಸೀರೆ: ಅವರ ಅಂಗಡಿಯಲ್ಲಿ ಬೂಟೂಸೀರೆಗಳಿ; ಹೆಚ್ಚು! ಗಿದ ವು 
(648); ಮಗಳ ಮಡುವೆಗೆದು ನಾನು ಎರಡು ಬುಟ್ಟು: ಸೀರೆಗಳನ್ನು 
ಕೊಂಡು ತಂದೆ (69). 

(ಪಾರ. ಬೋತಾ; ಹಿಂ, ಬೂಟಾ, 
ಬೂಟ, ಬುಟ, ಬುಟಾ, ಬುಟೀ, ಬುಟ್ಟ] 
ಬೂಟಾಟ, ಬೂತಾಟ್ಕ (ನಾ). ೧. ಬೂಟಾಟಿಕೆ; ನಟನೆ; ತೋರಿಕೆ; 

ಮಾತುಗಾರಿಕೆಯ ಬೂಟಾಟದಿಂ ಬಡಪಾರ್ಬರೇತೆರದಿ ಸೋಲಿಸದೆ. ಶಂಭು 
ಭಟ್ಟನ ಕೂಡೆ ಖ್ಯಾತವಾದವ ಮಾಡಿ ಜೈಸಿದಡೆ ವಿದ್ಧಾ ಂಸನಲ್ಲದೊಡೆ. 
ಗಾಂಪನೀತಂ (ಕತುಪು. 9-09-34); ಇಂಟರ್‌ವ್ಯೂ ಎಲ್ಲಾ ಬರೀ ಬೂಟಾಟ 
ಅಂತ ಹೇಳ್ತಿರಾನೆ (ಆಕ: ಆ). ಬೂತಾಟ್ಕ : ೧. ಬಣುದೆಯುಂ 
ಬೂತಾಟವಿನ್ನೆ ಕೆ ಮಾಣಿಸು ಬನ್ನಕ್ಕೆಡೆಯಾದೆನೀ ವಿಹಗನಿ (ಕಾರಂಉ- ಟ); 
ನಂ ನಿನ್ನ ಮುನ್ನಿನ ಕೂಸಾಟವನೆಲ್ಲಿಯುಂ ಬಿಸುಡೆ ನಿನ್ನಂ ಸ್ಥ ಕೈತಿಡಲ್ಬಾರ 
ದಿನ್ನಿನಿಸಂ ಮೂಡದೆ ಮಾಡಿದಂತಿರೆಲವೋ ಇನ್ನೇಕೆ ಬೂತಾಸಿವೋವನೆ 
(ಕೃಂಗಾರ. ೦-೩೨) ; ಕೈಯ ಹೊಯ್ದ ತಾಟವೇತಕೆ ಧರ್ಮನಂದನನಾಟ 
ವೊಳ್ಳಿತು (ಕುನ್ಮಾಸ. 0-9೭), ೨. ತಂಟೆ; ಗೋಜು: ಯಸಿಯಲ್ಲ 
ಹುಷಿಗೇಕಾಯುಧಂಗಳ ಗೊಡವೆ ನಮಗೇಕದಜ ಬೂತಾಟ (ಕುತ್ಮಾ' ಆ- ೫-೨0), 
[ಬೂಟ್ಮ + ಆಟ] 
ಬೂಟಾಟಂಗೂಡು (ಕ್ರಿ). ಬೂಟುಟಿಕೆ ಮಾಡು; ಸೊ'ಗು ಹಾಕು ; 
ತಾಂ ಬೂಟಾಟಂಗೂಡಿ ವಜ್ರಿ ಪ್ರಕಟಿತ ಒಹುಮಾನಂಗಳಿಂದವರ್ಗಂ 
ಮಿಾಟುದಾ ನೂತ್ಮಹಾರಂಗಳನೊಸೆದು ಕುಡುತ್ತಂ (100 « 0-0೫-34). 
[ಬೂಟಾಟ 4 ಕೂಡು] 
ಬೂಟಾಟಿಕೆ. ಬೂತಾಟಿಕೆ (ನಾ). ತೋರಿಕೆಯ ಪ್ರದರ್ಶನ; ಸೋಗು; 
ನಟನೆ : ಎಲ್ಲರೂ ಮಾಡುತ್ತಿರುವುದು ಬೂಟಾಟಿಕೆಯ ಬೆ ೈಲಾಟಿ (ರತಾ. 
0೩೪); ದೇವರ ಹೆಸರಿನಲ್ಲಿ ಉಪವಾಸ ಮಾಡಿದರೆ ಅದೂ ಮೊಟಾಟಿಕೆಯ? 


ಬೂಟೀ, ಬುಟ; ಮರಾ. 


ಬೂಟಾದಾರಿ 


(೪2ಎ. ೫)- ಬೂತಾಟಿಕೆ : ಹಸಿವುಳ್ಳನ್ನಕ್ಕರ ವ್ಯಾಪಾರ ಬಿಡದು... 
ಮಾತುಳ್ಳನ್ನಕ್ಕರ : ಬೂತಾಟಿಕೆ ಬಿಡದು (ಅ5ತ: ೨೦೬-೨೪); ನೀವ್‌ 
ಹಣೆಯೊಳೋತು ಬೊಟ್ಟನಿತು ಬೂದಿಯನಿಟ್ಟ ಬಳಿಕಮಾ ಬೂತಾಟಿಕೆ 
ಯೊಳೊಡೆಯರೊಡೆಯರೆಂದೈದುತಿರ್ಪಿರಿ(ಸಿರ್ಶೇಶಿ- 
ಬೂಟಾಟ 4 - ಇಕೆ] 
ಬೂಟಾದಾರಿ, ಬುಟೇದಾರಿ. ಬುಟ್ಟೆದಾರ, ಬುಚ್ಚೆದಾರಿ. ಬುಟ್ಟೇ 
ದಾರಿ. ಬೂಟೆದಾರಿ (ಗು). ಬುಟ್ಟುಕೆಲಸದಿಂದ ಕೂಡಿದ; ಬುಟ್ಟ 
ಗಳುಳ್ಳ : ಅವನ ತಲೆಯ ಮೇಲಿದ್ದ ಬೂಟಾದಾರಿ ರುಮಾಲು, 
ಕೈಯಲ್ಲಿದ್ದ ಚಿನ್ನದ ಚೈನು, ಉಂಗುರಗಳನ್ನು ಕಂಡು ವೇಣು ಗೌರವವಾಗಿ 
ಮಾತನಾಡಿಸಿದ (ಕಾಯಿಕ. ೩೭). ಬುಟೇದಾರಿ; ಬುಟೇದಾರಿ ಹಚ್ಚಡ 
ಮದುಮಗನಿಗಲ್ಲದೆ ಮುದಿಮುಡುಕನಿಗೆ ಒಪ್ಪೀಶೇ? (ಗಾರ). ಬುಟ್ಟೆ 
ದಾರ: ಇಲ್ಲಿ ಬುಟ್ಟಿದಾರ ವಸ್ತ್ರಗಳೂ ಜಿನುಗು ನಾರುಬಟ್ಟೆಗಳೂ 
ಆಗುತ್ತವೆ. (ಗ್ರೇಟಿವ್ಬಿ. ೬೩) - ಬುಟ್ಟೆದಾರಿ : ಸೂರ್ಯಪೀಠದ ಮುಖ 
ಮೇಲೆ ಹಾಸಿಗೆಗಳು ರತ್ನ ಹುವ್ತುಗಳೆ ಬುಟ್ಟೆದಾರಿ ಜರತಾರಿ ಹುವ್ವುಗಳೆ 
(ಛಂದ: ೫-೬೯-3). ಬುಟ್ಟೇದಂರಿ ; ಕುಂಬೆಯಿಂದಲೂ ಬುಟ್ಟೇದಾರಿ 
ಬಟ್ಟೆಗಳನ್ನು ಕೊಂಡುಕೊಳ್ಳುವಾಗ ಅಷ್ಟಾನಂದವಾಗಲಿಲ್ಲ (ಉಕ: ೦೪೮). 
ಬೂಟೆದಾರಿ : ವಲ್ಲಿ ಉತ್ತಮವಾದ್ದು, ಕಲಾಪತ್ತು ಬೂಟಿದಾರೀದು 
(ಸುತ. ೩೭) - 
[57 ಹಿಂ. ಬೂಟೆದಾರ್‌; ಮರಾ. ಬುಟಾದಾರ್‌, ಬುಟೆ;ದಾರ*] 
ಬೂಟು (ನಾ). ಹರಡಿನ ಮೇಲಕ್ಕೆ ಬಂದು ಪಾದವನ್ನು ಪೂರ್ತಿಯಾಗಿ 
ಮುಚ್ಚುವಂತೆ. ಒರಟುಬಟ್ಟೆ ಅಥವಾ ಚರ್ಮದಿಂದ ಮಾಡಿದ 
ಪಾದರಕ್ಷೆ; ಮೋಜ ; ಅಂದೇ ಹೊಸ ಬೂಟು ಧರಿಸಿದ್ದೆ (ಕರುಣ: ೩೩) ; 
ಲು ಮಾಡದಲ್ಲಿಯೆ ಬುರುಸುಗಟ್ಟೆವೆ ಥಂಡಿಗೆ (ನಿಂತು. ೦೨-೨೬). 
[4-ಇಂ. 3oot] 
ಬೂಟೆದಾರಿ "ಬೂಟಾದಾರಿ” ನೋ. 
ಬೂಡು (ನಾ). ಮನೆ; ನೆಲೆ; ಆಶ್ರಯ: ಕಂಡನು ಕಡಿದಾ ಹಾಡಿಯ 
ಮಾಡಿದ ಬೂಡನು ಕಟ್ಟಿದ ಕರಿಪೈದ (ಕಾಕೋರಿ. ೩೬)- 
(ತುಳು. ಬೂಡು] 
ಬೂತ "ಬೂತ್ಕು' ನೋ. 
ಬೂತಗನ್ನಡಿ (ನಾ). ವಸ್ತುವು ಇರುವುದಕ್ಕಿಂತ ದೊಡ್ಡ ದನ್ನಾಗಿ ಮಾಡಿ 
ತೋರಿಸುವ ಕನ್ನಡಿ; ರಾವುಗನ್ನಡಿ : ($)- 
[ಬೂತ (ಇಬೂತ್ತು) ಕನ್ನಡಿ] 
ಬೂತಟ್ಟು (ಕ್ರಿ). ೧. ಅವಮಾನಗೊಳಿಸುವುದಕ್ಕಾಗಿ ದೂತನನ್ನು 
ಅಟ್ಟು ; ಕುಚೋದ್ಯಕ್ಕಾಗಿ ದೂತನನ್ನು ಕಳುಹಿಸು: ಇಂದ್ರಂ 
ಮೃಗೇಂದ್ರನಂತೆ ಗರ್ಜಿಸಿ ಚತುರಂಗಬಲಸಮೇತಂ ಪೊಜಮಟ್ಟು ಬೂತಟ್ಟಿ 
ದೊಡುಪೇಂದ್ರನುಂ . . . ಬಂದು ತಾಗುವುಮೆಂ (೫ಂತಿಫು. ೩-೮ಂತ) 
ಘೋರಾಂಧಕಾರಂ ಬಿಟ್ಟಿ ಕೆಲದಿಂದಮೇಬೂತಟ್ಟಿದುದೆನೆ ದಿನಕರಂಗೆ 
ತತ್ಕಾನನದೊಳ್‌  ಮುಟ್ಟಿದುದಜಗರಮುಖದಿಂ ಪುಟ್ಟಿದ ವಿಷವಜ್ನ 
ಯುಗುಟ್ವಿ ಕರ್ಬೊಗೆ ಮುಗಿಲ. (60ರ. ೬-೨೪) ; ಜವನೆರ್ದೆಯಂ।| 
ಮೆಟ್ಟುವೀಶಂಗೆ ಬೂ[೫ಣಂ. ದೂ]ತಟ್ಟುವಗುರ್ವಂ ತೋಣದಪ್ಪೆಂ 
(872. ೦೩-೩೪). ವಿ. (ಆಲಂ) ಸ್ಪರ್ಧೆಗೆ ಆಹ್ವಾನಿಸು ; ಹುರುಡಿಸು : 
ಮನೋಜವಕ್ಕೆ ಬೂತಟ್ಟುವ ತಕ್ಕು ಮಿಕ್ಕು ಬರೆ ಬಂದುವು 
ಪೊಂಬುಲಿದೋಲ ಪಲ್ಲಣಂಗಟ್ಟಿದ. ಪಟ್ಟಸಾಷಣದ. ವಾಜಿಗಳಂದು 
ಜಯೋತ್ಸವಾಜಿಗಳ್‌ (ಕುಂಪು- ೯-೪). [ಬತ್ತು 4 ಅಚ್ಚು] 
ಬೂತರಸ (ನಾ). ಒಬ್ಬಾತನ ಹೆಸರು: ಬೂತರಸ ಯುವರಾಜಪಥಮಲ್‌ 
ನಿನ್ನು ಕೊಜ್ಜಳ್ನುಡು ಪೂನಾಡಮನಾಳುತಿಟ್ಟು (us. 111 (1) ನಂತೆ 


30-03). 


2 


೬೫೪೮ 


ಬೂತು 
೩6೫-೫; 870) : ಸತ್ಯವಾಕ್ಯಪೆರ್ಮ್ಯನಡಿಗಳ ಪೃಥುವೀರಾಜ್ಯಂಗೆಯ 
ಬೂತರಸ ತೊಟಕ್‌ಕಾರಟ್ಟಿಯ ಪದಿಯಳೆಯು. ನೆಲೆಗೂರು ಮೊಗಪೆ 


ಅಳೆಯುವ ಬಿಚ್ಚಿ (ಎಕ, 211 (೫), ಗುಂತ್ಮುಕೇ- 3೭-೩1? 9ನೆಯ ಶತ) - 
[ಬೂತ್ಯ 4 ಅರಸ್ಕ) 
ಬೂತಾಟ್ಕ್ಯ "ಬೂಟಾಟ' ನೋ. 
ಬೂತಾಟ್ಮ (ನಾ). ೧. ಪಿಶಾಚಿಯ ಆಟ ; ದೆವ್ವದ ಕುಣಿತ : ಅತಾಕೆ 
ಗಳ್‌ ತೂಗಿ ತೊನೆವ ತೊನೆಪಂಗಳುಮಂ ಮರಸರಿಗೆವಿಡಿದು ಬಿಲ್ವಿಡಿದಾಡುವ 
ಬೂತಾಟಂಗಳುಮಂ ನೋಡಿ (ಕಠಣ. 9-60 5). ೨. ಸ್ವೇಚ್ಛಾ 
ಚಾರ: ಚಾಗು ಕೌರವಬಲದವರ ಬೂತಾಟವಾಯಿತೆ ನಮ್ಮ ಥಟ್ಟೆನಲಿ 
(ಕುನ್ಮಾಲ್ರೋ- 0೯-೨೬). [ಬೂತ್ಕು -- ಆಟ] 
ಬೂತಾಟಿಕೆ “ಬೂಟಾಟಿಕೆ' ನೋ. 
ಬೂತಾಳೆ (ನಾ). ಗದ್ದೆ. ಹೊಲಗಳ ಸಂತ್ತ ಬೇಲಿಯಂತೆ ಬೆಳೆಸಂವ, 
ತಾಳೆಜಾತಿಗೆ ಸೇರಿದ ಒಂದು ಬಗೆಯ ಸಸ್ಯ : 
ಕಳ್ಳಿ ಬೂತಾಳಿಗಳ ಬಲವಾದ ಬೇಲಿಗಳಿದ್ದವು (ಹಟ 
[<ಸಂ. ಛೂತಾಲ] 
ಬೂತಿಕ್ಕು (ಕ್ರಿ). ಕುಚೋದ್ಯ ಮಾಡು; ಅಪಹಾಸ್ಯ ಮಾಡು: 
ಆರುಹತರೆಲ್ಲ ಬೂತಿಕ್ಕಿ ನಗುತಿರೆ ಕಂಡು (ಸೋನುತ. ೪-೨0). 
[ಬೂತು -- ಇಕ್ಕು] 
ಬೂತ್ಕು (ನಾ). ೧. ಕುಚೋದ್ಯ; ಕುಚೇಷ್ಟೆ: "ಬೂತಟ್ಟು', 
'ಬೂತಿಕ್ಕು' ಪರಾ. ೨. ಸೋಗಂ ; ನಟನೆ :. "ಬೂತುಗ' ಪರಾ. 
೩. ನಾಚಿಕೆಗೆಟ್ಟ ಮಾತು : ಅಶ್ಲೀಲವಾದ ಮಾತು: "ಬೂತುಗೆಡೆ' 
ಪರಾ. ೪. ನಾಚಕೆಗೆಟ್ಟ ವ್ಯಕ್ತಿ ಭಂಡ: ಅಲ್ಪವೃಕ್ತಿ : “ಬೂತುಗಳಿನೆ 
ಬಂಡರೆಂದು ತಿಳಿಗೆ” (060. ೨) ; ಈ ಬೂತು ಪಗೆಯೊಳೊಡಂಬಟ್ಟು 
ಬಂದನಾಗಲ್ವೇಟಂ (ಶಂತತಂ- 290-9) ; ಜಾತಿಸೂಳೆಗೆ ರಣಭೀತನ 
ಪುಸಿನುಡಿವಾತನ . . . ಬದಗನ ಬೂಶಿನ ಮಾತು ದಿಟಮಲ್ಲು (6೧ರ. 
೨-೬೪): ಏಕೆ ಕೆಣಕಿದೆ ಕರ್ಣ ಬೂತಿನ ಬೀಕಲಿನ ಬದಗಿಯನು (ಕುನ್ಮಾಸ. 
68-09)... ೫. ಮೋಸಗಾರ; ವಂಚಕ: ಒಂದು ದಿವಸಮೊರ್ವ 
ಬೂತಿಂಗೆ ದ್ರಮ್ಮಮಂ ಕೊಟ್ಟೊಡಂಬಡಿಸಿ . . . ಕಟಿಪಿದ ಬಬೀಕ್ಕೈ 
ಬರ್ಪೊನನ್ನೆಗಮಾ ಬೂತುಮಾ ಪ್ರಸ್ತಾಪವದೊಳ್‌ ಪೋಗಿ ಮಹಾದೇವಿಯ 
ಮಂಚಮನೇಜರ್ದಾಗಳ್‌ (ನರ್ಮಾರಾ- ೦೬೬-೦೬) ; ಕೃತಕರುಧಿರಮಪ್ಪುದ 
ನಲೀ ಬೂತೆನ್ನೆಂ ಬಂಚಿಸಿದನೆಂದು ನೆಆಳಯದ ನರಕಾಯುಷ್ಯಮಂ 
ನೆಟಪುವನೆಂಬಂತೆ ಮುಳಿದು (ಅಂತ್ರ. ೨-೦೪) ; ಬೂತಿನ ಪೊಗಲಕ್ತಿಯಂತೆ 
೬ « ಸೌಂತೆಯ ಶೋಂಟದಂತೆ ಕಡೆಯೊಳ್‌ ಪೇಸುಪಫಮುಮಶೋಭೆಯು 
ಮಾಗದೆ ಪೋಗದು (ರರ್ಶಾಕ್ಮು- ೭-೦೨೨). ೬. ಸಾಮಾನ್ಮನಾದವನು ; 
ನಾಡಾಡಿ: ನೆರೆದ ಬೂತುಗಳ ಕೋಳಾಹಳೆರವಂಗಳಿಂ . - . ಕರಮೆ 
ಕಣ್ಣೆ ಸೆದುದು ನರೇಂದ್ರಭವನಾಂಗಣಂ (9೭. ೪-೬ ಕೆಗಳ). ಪಿ. (ದಾನ 
ಪಾತ್ರನಾದ) ದೀನ ; ದರಿದ್ರ: ಮ್ರುಪದನೆ ಪೊಬಲೊಳ್‌ ಪಾಂಡವರ 
ಚಾಗಕ್ಕೆ ಬೂತುಂ ಭೋಗಕ್ಕೆ ಪೊಟ್ಟುಂ ನೆಜಿಯದೆನಿಸಿ ಸುಖಸಂಕಥು 
ವಿನೋವದಿಂ ರಾಜ್ಯಂಗೆಯ್ಯುತ್ತಿರ್ಪನ್ನೆಗಂ (ಶಂಶಶಾ- 1-0 2). ೮. 
ಕೈಯಲ್ಲಿ ಆಗದವನು ; ಹೇಡಿ: ಭೀತಿ ಮನದಲಿ ಪೌರುಷಾಂಗದ 
ಮಾತು ಮುಖದಲಿ ಮುರಿವು ಕಾಲಲಿ ಬೂತುಗಳು ಕುರುವೀರರೆನುತಿದಿ 
ರಾದುದರಿಸೇನೆ (ಕುಪ್ಮಾರ್ರೋ- 08-38) ; ಸೂತಸುತ ದಳಪತಿಯೆ ಫಡ 
ಮುಯ್ಯಾಂತರೇ ಮುಂಬಿಗರು ಬಿರುದಿನ ಬೂತುಗಳ ಬೊಬ್ಬಾಟ ಬಿಡದೇ 
ಕಂಡು ಕಾಣರಲ (ಕುನ್ನಾಕ. ೨-0. ೯. ಕೆಲಸಕ್ಕೆ ಬಾರದವನಂ ; ನಿಷ್ಟ 


ಊರಿನ ಸುತ್ತಲೂ 
, 0. 


6 


5 


s ಯೋಜಕ : ಇಹಕಂ ಪರಕಂ ಪೆಜಗಾದ ಬೂತಾದೆಂ (ರಾವೂಕ್ಕ.೦೦೫-ಂ)- 
ಬೂತನಟ್ಟುಎಬೂತೆಟ್ಟು ೧: ಅರ್ಜುನಂ ಕರ್ಣನಲ್ಲಿಗೆ ನಾಳೆ 


ಬೂತ್ಕು 


* « ತಾನುಮಾನುಂ ಕುಡುವಮೆಂಬುದಂ ಪೇಟ ಬನ್ನಿಮೆಂದು ಬೂತ 
ನಟ್ಟಿದೊಡೆ (೩050. ೦೨-೩೨ ನ). [ದೇ.॥ ತೆಲು. ಬೂತು] 
ಬೂತ್ಕು, ಬೂತ (ನಾ). ೧. ದೆವ್ವ; ಪಿಶಾಚಿ: ಭೂತ: ಕೂಡಿ 
ನಿನ್ನೊಡನೆ ಭೋಗಿಸಲೀಯದೆ ಕೆಮ್ಮನೆನ್ನನುಯ್ವಂತಕನೆಂಬ ಬೂತನೆಲೆ. 
ಮಾಣಿಸಲಾಗದೆ ಪೇಟ (ಕ, ೩-3) ; ಈ ಬೂತೆನ್ನ ಸರಂಗೇಳ್ದೊಡಲ್ಲದೆ 
ಪೊಜಮಡುವನಲ್ಲನಿವಂಗಾನೆ ಸಾಲ್ವೆಂ (ಗಣಯ. ೬೯ ನ; ಅಕಟಾ 
ಬೂತುಗಳ ಕೈಬಾಯ್ಸೆ ಬಂದೈ ತಂದೆ ಕುರುರಾಯ (ಕವ್ಮಾಗ. 3-0೫). 
ಬೂತ : ೧. ಕೆಲಕೆ ಕಾದಿಹ ಬೂತ ಪೇತೆವು ಹಲವು ಜಟ್ಟುಗ ಮಾಣಿ 
ಭದ್ರರು (೫9೬0. ೩6-೨೩); ಕನಸು ಬೂತವಾಯಿತು, ಮನಸು ನಾನೇ 
ಆದೆ (0೫. 1, ೪). ೨. (ಆಲಂ) ದೊಡ್ಡದಂ; ಗಾತ್ರ 
ವಾದುದು: " ಬೂತಗನ್ನಡಿ ` ಪರಾ. 
ಬೂತಾಗುಎ ಪ್ರೇತವಾಗು ; ಹೆಣವುಗು : ತಾಗಿದ ಬೇಗದೊಳೆ 
ಶಿರೋಭಾಗಮನಿಷು ನಡೆ ಕಡಂಗುವುದೃಟನಂ ಬೂ[ಐಾಕಾಂ- ಭೂ)ತಾಗಿರೆ. 
ಕೆಡೆದಂ ತಲೆಕೆಟಗಾಗಿ ಪರಾಜಯಮನಜಃಪುವಂತರಿಬಲದೊಳ್‌ (ವರನ. 
೪-೩೬), [ ಇಸಂ, ಭೂತ] 
ಬೂತ್ಕು (ನಾ). ೧. ಸರ್ಕಾರಕ್ಕೆ ಸಂಬಂಧಿಸಿದ ಡೈರಿಯ ಹಾಲು, 
ಮೊಸರಂ ಮುಂತಾದುವನ್ನು ಮಾರುವ ಸ್ಮಳಿ: ಏಳು ಗಂಟೆಯ 
ವರೂ ಬೂತಿಗೆ ಇನ್ನೂ ಹಾಲು ಬಂದಿಲ್ಲ (69). ೨. (ಸಾರ್ವಜನಿಕ ಸಂಸ್ಥೆ 
ಮೊದಲಾದ ಸದಸ್ಯರ) ಚುನಾವಣೆಯಲ್ಲಿ ಮತ ಚಲಾಯಿಸಲು 
ಗೊತ್ತುಪಡಿಸುವ ಸಾರ್ವಜನಿಕ ಸ್ಥಳ; ಈ ಶಾಲೆಯನ್ನು ಚುನಾ 
ವಣೆಯ ಬೂತು ಮಾಡಿದ್ದಾರೆ (69). [+ ಇಂ. noth] 
ಬೂತುಗ (ನೂ) ೧. ಸೋಗುಗಾರ : ಮಾತುಗು, ಬೂತುಗಂ, ಕಂತೆಗಂ 
(ಕವಿರ- 390 ಶ್ರಜೋ)- ೨. ಒಬ್ಬಾತನ ಹೆಸರು : ಶ್ರೀಮತ್‌ ಬೂತುಗ 
ಎಜ್‌ಯಪ್ಪ ಪೆರ್ಮ್ಮಾಡಿ ಪಟ್ಟಿಲ್ಲಟ್ಟುವನ್ನು [CT 
ಸಂ: 915); ಬೂತುಗನಬ್ಯಕಾಅ ಶ್ರೀಮತ್‌ ಪುನಾಲರಜಕ್ಕಿ ಅನುವರದೊಳ್‌ 
ಮೆಚ್ಚಿ ಬೇಡಿಕೊಳ್ಳಿನ್ಹೊದೆ (ಬುಕ. 1, ಮುಂಕ್ಕ. ೪0-೯ ; 950). 
[ಬೂತ್ಮು 4 ಗ್ಯ] 
ಬೂತುಗಿ (ನಾ). ಸೋಗು ಹಾಕುವವಳು ; ಮೂತುಗಿ, ಮಾತುಗಿತಿ, 
ಬೂತುಗಿ, ಬೂತುಗಿತಿ (ಕರ್ಮಾಶು- ೦೩, ಶ್ರಡೊೋ). [ ಬೂತುಗ 4 -ಇ್ಮ] 
ಬೂತುಗೆಡೆ (ಕ್ರಿ): ತ:ಚ್ಛವಾದ ಮಾತನ್ನಾಡು ; ಕೆಟ್ಟ ಸಿ ಮಾತನ್ನಾಡು; 
ಬೂತುಗೆಡೆವನೊಳೆಂಬೆನೇ ಮುಜುಮಾತನೆಲೆ ಗಾಂಗೇಯ. (ಕುಮ್ಮಾಸ- ೦೫-೦೦); 
ಕಾತರಿಸಿ ವಿಷಯಾತುರರು ನೆಜ್‌ ಬೂತುಗೆಡೆದರೆ ಗರುವರಾದವರಾತು 
ಮಾಜುತ್ತರವ ಕೊಡುವರೆ (ಕೊರ: ೬-8-23). [ಬೂ ೨, ಕೆಡ್ಡೆ] 
ಬೂತುಗೆಯ್‌ (ಕ್ರಿ). ಇ ಬೂತಿಕ್ಕು : ಅಯ್ಯೋ ಇದೇಕೆ ಹರಿಯಣ್ಣಂಗೆ 
ಬಲ್ಮರುಳ್‌ ಮೆಯ್ಕನಾವರಿಸಿತೆನೆ. ತಡ್ದೂಷಕರ್‌ ಬೂತುಗೆಯ್ಯೂತಂ 
ಗಹಗಹಿಸುತಿರೆ (ಕನ್ಮಣ. ೩-0೦). [ಮಾತ್ತು 4-ಕೆಯ್‌,] 
ಬೂತುಗೊಳ್‌ (ಕ್ರಿ). ಪಿಶಾಚಿ ಹಿಡಿ ; 
ನೆಟ್ಟನೆ ಬೂತುಗೊಳ್ವ ತೆಣದಿಂ ದಶಕಂಧರನಾಡಿ ಖಾ: 
ನಲ್ಲದೆ ಬರಂಗಳನೀಶ್ವರೆನ್ಲಿ ಮಃ 
3೩) - [ಬೂತ್ಕು 4 ಕೊಳ್ಳ) 
ಬೂತುತನ (ನಾ). ಸೋಗು 
ಹಿಡಿವಳೇ ಸೆಅಗಂ ನೆಆಕೆ ಬಾ: 
ಬೂಳಂತನಂ ಪೆಅಗಾಗೆ ಮೂ: 
[ಬೂತು 
ಸೋಗಿನ 


ತಿಲೋತ್ಸವರಾಂಗನೆಯಿನ 


ಮೆ ಟು; 
ಮೆಟ್ಟಿಕೊಳ್ಳು : 
ಣತ್ಕಿಟ್ಟಿರೆ ಕೊಂಡ 
ಕೊಂಡಂ (ಸಂತಾ. 


ಪೇಟ್‌ಮಾ: 


; ನಟನೆ; ಒಯ್ಕಾ 


ರ : ಒದೆದುಗಿದಲ್ಲದೇಂ 
ಣಿ ತಾಣಮಂ ಬೆದಕದೆ ಸೈತೆ ಸೋಂಕುವಳಿ 


ಟದಪಳೆ (6೬೧ರ: ೨-೦೦೦). 


ಬೂತುತಪ (ನಾ). 


ಮುನ್ನಿನಗೆಯ್ದ 


ತಪಸ್ಸು : 


ದೆನೆ ಮ: 


೬ುರ್ಥ ಬೂದಿ 


20 


40 


ಬೂತುತಪಂಗಳೆಮ್ಮ ನ ಕಡೆಯೊಂದು ಜರ್ವಿನೊಳೆ ತೀರ್ವವು 
(ಶಂಪರಾ- ೩-೮೦), [ಬೂತ್ಕು 4 ತಪೃ] 

ಬೂತುವಣಿಗ (ನಾ). ಎ ಬೂತುಗ ೧; ಬೂತುಗಂ, ಭೂತುವಣಿಗು 
(ಆವನು: 10% ಪ್ರಯೋ). [ಬೂತ್ಕು ., -ವಣಗ್ಯ ] 

ಬೂತೇಶ್ವರ, ಬೂತೇಸ್ವ ಸ್ವರ (ನಾ). ಶಿವನ ದೇವಾಲಯವಿರುವ ಒಂದು 
ಸ್ಥಳದ ಹೆಸರು: ಶ್ರೀಮದ್ಭುಗ್ಗಂ ಬೂತೇಶ್ವರಕೆ ಪಡುವಣ ತೊರೆ 
ವಳ್ಳಿಯ ಬಾಸಂಬಾಳ್ಮಿಯೂರ ಮುನ್ನಣ ಕೆಅಕಿಯೊಳಿ ಸಾರ್ಬ್ಬನಮಸ್ಯಮಂ 
ದೇವಭೋಗಂ ಬಿಟ್ಟಿಂ (ಕ, 1 ಮೈಸೂರು, ೩೬-೦೪; ಸು. ೫೦ ?), 
ಬೂತೇಸ್ವರ : ಶ್ರೀಮತ್‌ಗೊಗ್ಗಿ ಬೂತೆಸ್ವರಕ್ಕರಡಗೋಡುಪಳ್ಳಿಯ 
ದೆ:ವಭೋಗಂ ಬಿಟ್ಟಿಂ (ಎಕ, 211, ಮೈಸೂರು. ೩೬-೩; ಸಾ. 990?) 

[ ಇಭೂತೇಶ್ವರ] 

ಬೂತೇಸ್ವರ 'ಬೂತೇಶ್ವರ' ನೋ. 

ಬೂದ 'ಬೂದಿ' ನೋ. 

ಬೂದಗುಂಬಳ “ಬೂದಿಗುಂಬಳ' ನೋ. 

ಬೂದಗೂಯು್‌ (ನಾ). ಒಂದು ಊರಿನ ಹೆಸರು (?) : ಬಾಳುಗುಂಯು 
ಮಹಾಜನ ಅಯ್ದದಿಂಬರುಂ. ಉಭಯಸಮ್ಮತದೊಳಿಚ್ದು ಬಳಿಯರ 
ಬಾದಮ್ಮಗೆ ಬೂದಗೂಬನಿತ್ತೊರ್‌ (922. ೫-1. ೫೨೪; 1046 ಕತ); 
ಅರಸರ ಮೆಚ್ಚಿಸಿ ಬೂದಗೂಬಂ ಬಿಡಿಸುವೊನಕ್ಕುಮೆಂದೊಡದ ಬಿಡಿಸಿದೊಡೆ 
(ಎಇ. XL, ೬-೦೨ ; 70ನೆಯ ಶತ). [೫] 

ಬೂದವೇಣು. (ಕ್ರಿ). ಬೂದಿಬಣ್ಣವನ್ನು ಹೊಂದು: ಊದಾಬಣ್ಣ ಕ್ಕೆ 
ತಿರುಗು : ಅದು ಮೊದಲ್ಲೊ ರಿಬುಗಳಿನಿಲಾದಿಳೆಯೊಂ್‌ ಬಿಟ್ಟು ಬೇರೂಟ 
“ಬೆಳೆದ ಬೀಜಲ್ರ ಳೊಂದೊಂದನೊತ್ತಿ ಪಶ್ನಿ ಸುತ್ತಿ. ಕವಲ್ವು ಕೊರ್ಬಿ 
ಬೂದವೇಜ'* ಬೆಳೆದು ಬೆಳಗಾಯ ಬಣ್ಣಮಾಗಿ (0೬೮5, 6-90 ೪). 

[ಬೂದ (ಬೂದಿ) 4 ಏಜ್ಯು (ಏರ್‌) 

ಬೂದಿ, ಬೂದ. ಬೂಮ(ನಾ). ೧. ಯಾವುದಾದರೊಂದು ವಸ್ತುವನ್ನು 
ಬೆಂಕಿಯು ಪೂರ್ಣವಾಗಿ ಸಂಟ್ಟು ಉಳಿಸುವ ಭಾಗ: ಒಲೆಯ 
ಬೂದಿಯ ಬಲಿಯಲು ಬೇಡ ಒಲಿದಂತೆ ಹೂಸಿಕೊಂಡಿಪ್ಪುದು (ಸವ. 
009) ; ವಾದಿಗಳಾಚಾರಿಯನಾಗಿ ಹರನೊಳು ಕಾದಿ ಬೂದಿಯನೆದ್ದು 
ದೆಯಾ (ಕೋಕ. 6-30). ೨. ಗೋವಿನ ಸಗಣಿಯನ್ನು ಒಣಗಿಸಿ, 
ತುಷುಗ್ನಿಯಲ್ಲಿ ಸುಟ್ಟು ಸಂಸ್ಕರಿಸಿದ ಪಡಿ; ವಿಭೂತಿ ; ಭಸ್ಮ; 
“ಬೂದಿಯು ಭೂತಿಯಕ್ಕು” (ಕನ್ಲಕುಂ. 04) ; ಬೂದಿ ಜಿಡೆ ಲಕ್ಕಣಂ 
ತಪಕಾದುವೆರಬಿಕ್ಟೋಣೆ ಶರಾಸನೆಂ ಕವಚಮಿವೆಂಶಾದುವೊ ಮುತ್ತುಂ 

ಚಿಸುಂ ಕೋದಂತುಟೆ ನಿನ್ನ ತಪದ ಪಾಂಗೆಂತು ಗಡಾ (ಶಂಶಥಾ. ಓಣ); 
ಜಸಮೆ ತನಗೆ ಮೆಯ್ಲುರಿಯೆಂಬುದನಲ್‌ಪುವಂತೆ ಪೂಸಿದ ಬೂದಿಯೊಳಂ 
«೨ಎ ಚೆಲ್ವಿನಾಂತು (ಕಣ. ೦೬); ಬೊಕ್ಕಣದ ಬೂದಿಯನು;ಫೆ. 
ನುತೂದಿ ಮೂಗಿನೊಳ್‌ ಪೊಕ್ಕೊಡೆ ಸೀತು... ಪುರ್ಬಿಕ್ಕುವ 
ಮರ್ಕಟಂ ನಗದ ತಾಪಸರಂ. ನಗಿಸಿತ್ತರಣ್ಮದೊಳ್‌ [TS 
೩. ಊದಾಬಣ್ಣ: 'ಬೂದಿಗುಂಬಳ' ಪರಾ. ಬೂದ: ೩. 
'ಬೂದವೇಜು' ಪರಾ, ೪. ಊದಾಬಣ್ಣವುಳ್ಳುದು: ತಮ್ಮೊಳು 
ತಾವುಪೊಪ್ಪಿ ಆ ಕುದುರೆ ಬೂದನುಯೆಂದು ಕದ್ರುವೆಂದಳು (ಕಾಪು. 
೨೫೩-೩). ಬೂದು ; ೩. "ಬೂದಂಗುಂಬಳ' ಪರಾ. 
ಬೂದಿ ಮಾಡು ಎ ಸುಡು; ದಹಿಸಂ : ಇದು ಕೈಲಾಸಂ ಭವಾನೀ 

ಧವನ ನೆಲೆ ಮನೋಜಾತನಂ ಬೂದಿ ಮಾಡಿ[ತ್ತಿ]ದಕಿಸೊಳ್‌ (ಊಕಾ, 

೩೪) : ಅವನ ಕೋಪಾಗ್ನಿಯ ಲೋಪಿಸಿ ಬೂದಿಮಾಡುವೆನು [CR 

೨೩-೬೫, ಬೂದಿ ಮುಚ್ಚಿದ ಕೆಂಡ ಇ ಮೇಲೆ ಬೂದಿ ಮು 

ಕೊಂಡಿದ್ದು ಒಳಗೊಳಗೇ ಉರಿಯುತ್ತಿರುವ ಕೆಂಡ; ಅಂತರಂಗದಲ್ಲಿ 


ಬೂದಿಕಟ್ಟೆ ೬೫೫೦ ಬೂಮ 


ತಾಪವನ್ನು ಹೊಂದಿರುವಿಕೆ: ಆದೊಡಂ ಲೌಕಿಕರ ಮತಂ _ಶಾನಾಗಿ 
ಸಂತತಂ ಬೂದಿಮುಚ್ಚಿದ ಕೆಂಡದಂತಾಗಿ ಅಂಕಕಾಜಂ ತಾನದಾಗಿ 
(- ೨೦೬-೪೪): ಬೂದಿ ಮುಚ್ಚಿದ ಕೆಂಡದಂತೆ ಮುದುರಿ ಕೂತವಳನ್ನು 
ರಂಗ ನಿಷ್ಠುರದೃಷ್ಟಿಯಿಂದ ನೋಡಿದ (ಕ್ರ ಕ್ತ. 3೦). ಬೂದಿವುಣ್ಣಿಮೆ, 
ಬೂದಿಹುಣ್ಣಿವೆ -. (ಶಿವನು ಮನ್ಮಥನನ್ನು ಸುಟ್ಟ ಸಂಕೇತವಾಗಿ) 
ಫಾಲ್ಗುಣಮಾಸದ ಹುಣ್ಣಿಮೆಯಂದು ಆಚರಿಸುವ ಹಬ್ಬ : 8 
ಕಾಮನನ್ನು ಸಂಟ್ಟನಂತರ ಆ ಬೂದಿಯನ್ನು ಮೈಗೆ ಹಚ್ಚಿಕೊಳ್ಳೂ 
ವುದು, ಬಣ್ಣದ ನೀರಿನಿಂದ ಓಕುಳಿಯಾಡಂವುದು, ಹಾಡುವುದಂ ಈ 
ಹುಣ್ಣಿಮೆಯ  ಮಂಖ್ಯ ಆಚರಣೆಗಳು ; "ಹೋಳಿಹಂಣ್ಣಿಮೆ” 
(ತ್ರ); (೪). [ <.ಸೆಂ. ಭೂತಿ) 

ಬೂದಿಕಟ್ಟೆ (ನಾ), ಸಂಡುಗಾಡು ; ಶ್ಮಶಾನ : ಇನ್ನೂ ನನಗೆ ಬೂದಿ 
ಕಟ್ಟೆಗೆ ಹೋಗುವ ಕಲ ಬರಲಿಲ್ಲ (ಕಕ್ಕ. ೨೬). [ ಬೂದಿ*ಕಟ್ಟೆ, ) 

ಬೂದಿಕುಂಬಳ 'ಬೂದಿಗಂಂಬಳ' ನೋ. 

ಬೂದಿಗ (ನಾ). ೧. ವಿಭೂತಿಯನ್ನು ಧರಿಸಿದವನು: ಪಾರ್ವನ 
ಪುತ್ರನಂ ಕೆಡಿಪ ನಂಟುಗಲ್ಲಿನ ತೆಜದಿ ಬೂದಿಗರ ಪತ್ತಿ ಬಿಡದಾತಂ ಪರ 
ಬ್ರಹ್ಮವೇ (೨ಕೋಸುು- ೧೬-೪): ೨. ಶಿವ; ಪರಮಾತ್ಮ: ಅಂದಿವಳಿ 
ರ್ದೊಡಾ ಬೂದಿಗ ನೊಸಲ ಕಣ್ಣಿಂದ, ಕೇಳೆನ್ನ ಸುಡುವನೆ (ಕುಣ. 
೬-೪೪). ೩. ಒಬ್ಬಾತನ ಹೆಸರು: ಪೊಲುಕೇಶಿಯ ಬೂದಿಗನ 
ಕಾಳಿಗದೊಳ್‌ ಪೊಲಂಕೇಸಿಯೊಡತಿಹದು ಕೊಕಾಳಿನ ಕೊನ್ನು ಸತ್ತ 
(26. 211: ಹೈಸೂರು 5-೬; ಸು, 9103). [ಬೂದಿ +-ಗ್ಯ] 

ಬೂದಿಗುಂಬಳ, ಬೂದಗುಂಬಳ, ಬೂದಿಕುಂಬಳ, ಬೂದುಗುಂಬಳ 
(ನಾ). ತರಕಾರಿಯಾಗಿ ಬಳಸುವ, ಕುಂಬಳಜಾತಿಗೆ ಸೇರಿದ 
ಒಂದು ಬಗೆಯ ಬಳ್ಳಿ ಮತ್ತು ಅದರ ದೊಡ್ಡ ಗಾತ್ರದ ಊದಾ 
ಬಣ್ಣದ ಕಾಯಿ ; ಬೂದಿಗುಂಬಳದ ಕಾಯಂಗಡಿಯೊಿಟ್ಟಿರಲು ಮೇದಿ 
ನಿಪ ಕಂಡು ಬಸವಯ್ಯಯಿದು ಭಕ್ತನೇ ಸಾಡರದಿ `ನೋಡೆಂದು ಪೇಳೆ 
(ಗುರು ೪-೨೪): ಕಳ್ಳೆಂಗಡಲೆ . , , ರಾಸ್ಮೆ, ಬೂದಿಗುಂಬಳದ ಬೇರು, 
ಇವಂ ಸಮಭಾಗ ₹ಷಾಯಂ ಕಾಸಿ ಕೊಡಲು ಸನ್ನಿಪಾತಜ್ವರ ಗುಣಮಕ್ಕುಂ 
(44: ೦೬) ; ಬೂದಿಗುಂಜಳ ಬಳ್ಳಿಗಾಧಾರವೆಂದು, ಮೊನೆಯಾದ 
ಮುಳ್ಗಳ ನೀಡಿ ಬೆಳೆವ ಪೊದೆಯಂತೆ (ಕುಕ: 6-6). ಬೂದಗುಂಬಳ : 
ಪೊಂಗೆಬೀಜ, ಬೂದಗುಂಬಳ, ತಿಗಡೆ, ಮತ್ತಿ, ಕಹಿಪಡುವಲ, ಬಿಮರು, 
ಇವಂ ಸಮತೂಕ ಹಾಕಿ ಕಷಾಯ ಕಾಯಿಸಿಕೊಟ್ಟಲ್ಲಿ ಶೀತಜ್ಯರ, ವಿಷಮ 
ಜ್ವರ, ದೋಷಜ್ಜರವೂ ಸಹ ಮಾಣ್ಣುಂ (1೪ಕ್ಕೆ. ೬)- ಬೂದಿಕುಂಬಳ : 
ಬೂದಿಕುಂಬಳ :--ಈ ಬೀಜವಂ ಹಾಲಲ್ಲಿ ಅರೆದು ಬೆಲ್ಲ ಸಹ ಕುಡಿ 
ಯಲು ಹುತುವಾಗುವಳು (ಕ್ಮ. ೬). ಬೂದುಗುಂಬಳ : ನಮಗೆ 
ಹುರಿದ ಬೂದುಗುಂಬಳದ ಬಿತ್ತವನ್ನು ಕೊಟ್ಟಿವರೆ ; 
ಬಿತ್ತಿದ್ದು ತಪ್ಪು (ತುಲಿತ. 0೬೩)- [ಬೂದಿ + ಕುಂಬ 

ಬೂದಿಬಡಕ 'ಬೂದಿಬಡಿಕ' ನೋ. 

ಬೂದಿಬಡಿಕ, ಬೂದಿಬಡಕ, ಬೂದಿಬಡಂಕ (ನಾ). ೧. ವಿಭೂತಿ 
ಯನ್ನು ಬಳಿದುಕೊಂಡಿರುವವನು ; ಭಸ್ಮವನ್ನು ಲೇಪಿಸಿಕೊಂಡಿರು 
ವವನು. ೨. ಶಿವ ; ಪರಮಾತ್ಮ : ಬೂದಿಬಡಿಕನ ಮೆಯ್ಲೆ ಬಾವನ್ನಮಂ 
ತಿಮಿರ್ದು (ಉಕೂಕ್ಕ- ೧೩೦-0). ಬೂದಿಬಡಕ : ೨. ಉಸುರ್ದರೇ 
ಹರಿಯಜಾದ್ಯರ್‌ ನಮ್ಮ ದೂಜನಾ ಮಸೆಣಗಾಹಿಗೆ ಬೂದಿ ಬಡಕನಾ 
ಮೊರೆಯನಾಲಿಸಿದನೇ (ತ್ರ. ೪೬-೦೯) ; ಬಿನುಗುವೇಷವ ತುಳ್ಹ ಬೂದಿ 
ಬಡಕನಿಗೆ ವನಿತೆಯಾಗುವರೆ ಬಾಲೆ (ಹಕ. ೦6). ಬೂದಿ ಬಡುಕ: 
೧. ಬೂದಿಬಡು[ಕಾಣಂ- ಡ]ಕರ ಮಾತನೆ ನಂಬಿ ಸನ್ಮಾರ್ಗವೇಧಿಯ 
ಮತದ ನೀನುಳಿದು (ಗೊಮ್ಮತ- ೭-೫) ; ಮಸಣದೊಳ್ಳೊತಪ್ರೇತಪಿಶಾಚಿ 


10 


೩6 


30 


55 


ಗಳೊಡನೆ ವಿರೂಪಾಕ್ಷನೆನಿಸಿಕೊಂಡು ಕುಣಿಯುತ್ತಿರ್ಪ ಬೂದಿಬಡುಕ 
0ತೆ ಬಣ್ಣಿಪೆರ್‌ (ರಾಂ ೨6-3೯ ಐ). 


ಬೂದಿಬಾಳೆ, ಬೂದುಬಾಳೆ (ನಾ). ಒಂದು ಬಗೆಯ ಬಾಳೆಯ ಗಿಡ 
ಮತ್ತು ಅದರ ಹಣ್ಣು : ಬದನೆಯ ಕಾಯ ಬೂದಿಬಾ(ಕಾಕಾಂ- ದಾ] 
ಳೆಯ ಹೂವ ಉನ್ನತಿಕೆವಡೆದ ಕಗ್ಗುಂಬಳೆದೆ ಕುಯನಡಹೇಳಿ (ಸೂತಣ- 
8-೩೨); ಬೂದಿಬಾಳೇಹಣ್ಣು . . . ಅಗಸೇವಂರದ ಒಳನಾರು ತಳಿಗೆ ಹಾಕಿ 
ಕಿವಿಚಲು, ಒಳ್ಳೆಯ ಎಳನೀರ ಹಾಗೆ ಬಿಡುವುದು (ನ್ನಂ- ೬೦); ಬಾಳೆಯ 
ಕುಲದಲ್ಲಿ ಗುಜರಾಥಿ, ರಸಬಾಳೆ . . . ಬೂದಿಬಾಳೆ, ಸೊನ್ನಿಬಾಳೆ, ಏಣು 
ಬಾಳೆ ಎಂದು ಈ ಪ್ರಕಾರ ಹಲವು ವಿಧವಾದ ಬಾಳೆಯ ಕುಲಗಳುಂಟು 
(ಕೃಶಿಶ್ರ- ೦೫). ಬೂದುಬಾಳೆ : ಹುದೀಕಲ್ಲಿಗೆ ತೇದ ಗಂಧಾವನಿಕ್ಕಿ 
ಬೂದುಬಾಳೆಹಣ್ಣ ಸುಲಿದಿಕ್ಕಿ ವಳೆಗೀರೋ ಬಾಲೆ ಬಂದಕ್ಕೀ ತೊಳಿಸ್ಕಾಳೋ 
(ಹುಟ್ಕಣ. ಇಂ): [ ಬೂದಿ 4 ಬಾಳ್ಗೆ (<ಬಾಲ್‌) ] 

ಬೂದಿಬುಕ್ಕ (ನಾ). ಮೈಗೆಲ್ಲಾ ಬೂದಿ ಹತ್ತಿರುವಂತಹುದು : ಬೂದಿ 
ಬುಕ್ಕಗಳಾಗಿದ್ದ ಅವನ ಮನೆಯ ನಾಯಿಗಳೂ ರಂಗ ಪುಟ್ಟರ ಮನೆಯ 
ನಾಯಿಗಳೂ . . . ಕೂಗತೊಡಗಿದ್ದುವು (ಲರು. ೦೪). 

[ ಬೂದಿ 4ಬುಕ್ಕ ] 

ಬೂದಿಬುಧವಾರ (ನಾ). “ಕ್ರೈಸ್ತರ. ಉಪವಾಸ ವ್ರತದಿನಗಳ 
ಮೊದಲನೆಯ ದಿನ (ಆ ದಿನ ಪಶ್ಚಾತ್ತಾಪಿಗಳ ತಲೆಯ ಮೇಲೆ 
ಬೂದಿಯನ್ನೆರಚುವ ಪದ್ಧತಿ ರೋಮನ್‌ಕ್ಕಾತೊಲಿಕರಲ್ಲಿದೆ)” 
(Ash-Wednesday- ಇಂಕಪಿ), [ಬೂದಿ + ಬುಧವಾರ] 

ಬೂದಿಮೆಯ್ಯ (ನಾ). ಮೈಗೆ ಭಸ್ಮವನ್ನು ಬಳಿದುಕೊಂಡಿರುವ ಶಿವ ; 
“ಎಲುಗೈಯ ಬೂದಿಮೆಯ್ಕಂ . , . ಜತ್ತುಗದಲೆಯನೆನೆ ಸತ್ಮವೀಂಡ್ರರ್‌ 
ಸಲೆ ಪೇಟ್ವರ್‌ ಸ್ಮರಹರಂಗೆ ನಾಮವಿದೆನುತುಂ” (4೬44: ೦೮) 

[ಬೂದಿ + ಮೆಯ ೬-೮] 
ಬೂದಿವೂಸು (ಕ್ರಿ). ವಿಭೂತಿಯನ್ನು ಧರಿಸು : ನಾಗಶರ್ಮಂ ಬೂದಿ 


ಪೂಸಿದ ತಪೋಧನನಂತೆಯುಂ . . . ಅಳಿಗಣ್ಣರಂತೆ ಮಿಳುಮಿಳನೆ 
ನೋಡುತ್ತುಂ ಮಠದಿಂ ಪೊಅಮಟ್ಟು ನಿಂದ ಛಾಂದಸಬ್ರಾಹ್ಮಣನಂ 
ಕಂಡು (ಶಂಶತ0- ೦೮೭-೦೬). [ಬೂದಿ 4 ಪೂಸ್ಸು] 


ಬೂದು «ಬೂದಿ' ನೋ. 

ಬೂದುಗುಂಬಳ "ಬೂದಿಗುಂಬಳ' ನೋ. 

ಬೂದುಬಾಳೆ 'ಬೂದಿಬಾಳೆ' ನೋ. 

ಬೂಪಳ (ನಾ). ಬೂಟಾಟಿಕೆ; ನಟನೆ : “ಬೂಪಳಗಾತಿ' ಪರಾ. [?] 

ಬೂಪಳಗಾತಿ (ನಾ). ಸೋಗಲಾಡಿ; ವಿಂಟಕಲಾಡಿ : ಬೂಪಳಗಾತಿ , , . 
ಏನೂ ಅರೀದ ಪಾಯಿ ಹಂಗೆ ಅಳ್ತಾ ಕುಂತವೈ ಇಲ್ಲಿ (ಸರ್ವನುಂ. ೨೦೦). 

[ಬೂಪಳ ---ಕುಶ್ಮಿ] 

ಬೂಮ; ಬುದ್ಧ, ಬೂವ (ನಾ). ೧. ಮದುವೆಯ ದಿನದಂದು 
ವಧೂವರರೂ ಎರಡು ಕಡೆಯ ಬೀಗರೂ ಒಂದೇ ಪಂಕ್ತಿಯಲ್ಲಿ 
ಕುಳಿತು ಮಾಡುವ ಮೃಷ್ಟಾನ್ನದ ಊಟ : ಮದುವೆಯಂದು ವಧೂ 
ವರರು ಬೂಮು ಮಾಡುವಾಗ, ಅಳಿಯ ತನ್ನ ಎಂಜಲುಕೆ ಕೈಯಿಂದಲೇ ಅತ್ತೆಯ 
ಕೈ ಹಿಡಿದು ಆಕೆಯ ಗಂಡನೆ ಹೆಸರು ಹೇಳಿಸುವ ಪದೃತಿಯಿದೆ. (68) - 
ಬುಪ್ಪ : 0. 0ಃಖ್ಮಿ- ೫, €)- -ಶಿ. (ಮಕ್ಕಳ ಭಾಷೆಯಲ್ಲಿ) ಅನ್ನ : 
ಬುವ್ವ ಬೇಕೆಂದು ಮಗು ಕಾಡುತ್ತಿತ್ತು (69). ಬೂವ : ೧. ಇರೆ 
ತಂದು ಮುಂದಿಟ್ಟರಂದು ಬೂವವನಲ್ಲಿ ಥರನ ಕಂಡಲ್ಲದಿನ್ನೆನಗೂಟಎಲ್ಲಲ್ಲಿ 
ಎನುತ ನಡೆತಂದಳಾಮುದದಿಂದ ಶಿವನೆಡೆಗೆ (41- ೨೬೪-೦೦೩); ತದನಂತರಂ 


ಬೂರ 


'ಬೂವಮನರ್ಚಿಸಿದಿಂ ಬಬ್‌ಯಮರೆಸನನರಲಸಜ್ಞೆ ವನೆಯೊಳಿರಿಸಿ (೮0ರ: ; 


9೩-೪ ನ); ಬೂವಕ್ಕವಸರಮಾಗಲ್‌ ಪಾವನತರಮಾದುದೊಂದು. 
ಮಣಿಭಾಜನಮಂ ಪೀವರಮಂ ತಂದಿರಿಸೆ ವಧೂವರರೊಂದಾಗಿ ಕುಳ್ಳಿದರ್‌ 
ಮುದದಿಂದಂ (ರಕ್ಷ. ೦೦-೦೬೨): 
ಬುವೃದ ಪೂಜೆ - ವಧೂವರರಿಗೆ ಸಿದ್ಧ ಪಡಿಸುವ ಭೋಜನ 
ಸಾಮಗ್ಗಿಗಳಿಗೆ ಮಾಡುವ ಪೂಜೆ ಮತ್ತು “ನಂತರದ ಊಟದ 
ಸಮಾರಂಭ : (ತಮ್ಮ. ೩೪1. 09). ಬುವ್ವದ ಪೆಟ್ಟಿಗೆ - ವಧೂ 
ವರರಿಗೆ ಕೊಡಬೇಕಾದ ಉಣಿಸು 'ಮಂಂತಾದುವುಗಳನ್ನೊಳ 
ಗೊಂಡಿರುವ ಪೆಟ್ಟಿಗೆ : ವಸ್ತ್ರಗಾರಪೆಟ್ಟಿಗೆ ಬುವ್ವದ ಪೆಟ್ಟಿಗೆ ಅಡ್ನಪೆಟ್ಟಿಗೆ 
ಇವುಗಳ ಮೆರವಣಿಗೆ ಆಗುತ್ತದೆ. ಈ ಪೆಟ್ಟಿಗೆಯಲ್ಲಿ ಗಂಡಿನ ಕಡೆಯವರು. 
ಹೆಣ್ಣಿಗೆ ಕೊಡಬೇಕಾದ ಎಲ್ಲಾ ಉಡುಗೆರೆಗಳನ್ನೂ ಇಟ್ಟಿರುತ್ತಾರೆ 
(s,m. to) 5 ಸೆಂ. ಭೂಮನ್‌./ತವಿ. ಪೂವ; ತೆಲು. 
ಬುವ್ವಮು,/ಮರಾ. ಭೂಮ] 
ಬೂರ, ಬೂರಗ, ಬೂರಗೆ, ಬೂರಲ, ಬೂರವ, ಬೂರುಗ. 
ಬೂರುಗೆ (ನಾ). ಒಂದು ಬಗೆಯ ಮರ ಮತ್ತು ಅದರ ಅರಳೆ; 
ದೂದಿ ; ಶಾಲ್ಮಲಿ : ಎನ್ನ ಭಕ್ತಿ ಎಲವದ ಕಾಯ ಫಲದಂತೆ ನೋಡಯ್ಯಾ 
ಹೊಣಗೆ ಹೆಂಪು ಒಳಗೆ ಬೂರವಯ್ಯ (ತಕಸು. ೩0೪-೪0); ವೀರತಪಸ್ವಿ 
ನಿಂದನಿರುಳುಂ ಪಗಲುಂ ಹಿಮಪುಂಜಮಂಗದೊಳ್‌ ಬೂರಮನೊಟ್ಟಿ 
ದಂತಲೆಯೆ , , . ಬೆಳ್ಳೆವಾಸದೊಳ್‌ (ಅಶುಪು.. ೪-೨0); ಆರಯ್ಕೆ ಲಘು 
ವಪ್ಪುದಾ ಹುಲ್ಲು ಹುಲ್ಲಿಂದ ಬೂರವತಿಲಘುವಲಾ ಬೂರದಿಂ ಲಘುವಪ್ಪ 
ರಾರೆನಲು ಯಾಚಕನೆನಲೈ (೩ಕ್ಕೆ ಕ. ೪-೨8-38). "ಕೆಂಬೂರ' ಪರಾ. 
ಬೂರಗ : ಬೂರಗದ ಮರದ ಹುರುಪನ್ನೂ ಅರಿಸಿನ ನೀಲೀಬೀಜ 
ತ್ರಿಫಲಂಗಳನ್ನೂ ಚೂರ್ಣಿವಂ ಮಾಡಿ ಮದ್ಯವೆರಸಿ ಹತ್ತಿಯ ಗಿಡಕ್ಕೆ 
ಲೇಪನಂಗೈದು (ಸ9ಗಂಂ. ೪೩೬-೦6); ಬೂರಗದ ಮರದ ಕೆಳಗೆ ವಿಶ್ರಮಿಸಿ 
ಕೊಳ್ಳುತ್ತ - . . ಈ ಸುಪುತ್ರನನ್ನು ಹಡೆದಳು (6ಕ್ಕೋತಿ- 0) ; ನೆಳಲು 
'ಬೂರಗಕಿಲ್ಲ ಕೂಳಿಗೆ ನೀತಿಯಿಲ್ಲ (ಣಂ): ಬೂರಗೆ : “ಬೂರಗೆಬಂಕೆ' 
ಪರಾ. ಬೂರಲ : ಪ್ರಯೋಜನವಲ್ಲದ ಬೂರಲದ ಮರದ ಹೂವ 
ನೋಡಿ ಗಿಡಗಳ ಸಮೂಹ ಮುಂದಕ್ಕೆಯ್ದದೆ (6453. 1, 30೬-೬ ಆರ್ಕ) ; 
ನಮ್ಮ ಉಪಾಧ್ಯಾಯರು ನನ್ನನ್ನು ಬೂರಲದ ಹೂವಿಗೂ ಸೊಟ್ಟ ಸೋರೆ 
ಗುಂಬಳಕಾಯಿಗೂ ಹೋಲಿಸಿ ಉಪಹಾಸ ಮಾಡುತ್ತಿದ್ದರು (ಇಕ್ಕಳ: ೫೬). 
ಬೂರವ : ಎಲವದ ಬೂರವನೊರಳೊಳ್‌ ತುಳಿದಡೆ ತದ್ವರ್ಣ ಬಿಡದ 
ತೆಜದಿಂ (ತಕ್ಕತಾ, ೫-006)- ಬೂರುಗೈ: “ಪಿಚ್ಛಲಾ. . . ಶಾಲ್ಮಲೀ- ೫ 
ಬೂರುಗದ ಗಿಡ, ಚಕ್ಕಮುಕ್ಕೀ ಹತ್ತೀಗಿಡ, ಬೆಂಡುಹತ್ತೀಗಿಡ, ಎಲವದ 
ಮರ” (ಸಿರ್ಠಾಂಕಿ. 033) ; ಜಗದೊಳಗೆ ಲಘು ಸಖಾಷ್ಮಮದಲ್‌ಂ ಲಘು 
ತೃಣಂ ತೃಣದಿಂದೆ ಲಘು ನೆಆ್‌ ಲಘು ಶಿರೋಜ ತಿರೋಜದಿಂ ಲಘು 
ಬೂರುಗ (ಕರಾ. ೬-೨3); ಬೂರುಗದ ಚಕ್ಕೆ, ಬೂರುಗದ ಎಲೆ 
ಇವುಗಳನ್ನು ನೀರಿನಲ್ಲಿ ಬೇಯಿ , ... ಏಲಕ್ಕಿ ಪ್ರತಿಪಾಕವಿಕ್ಕಿ ಅರೆದು 
ಕೊಡಲು ಛಳಿಜ್ವರ ಬಿಡುವುದು (ಕಕ್ಕಿ. ೪) ; ಬೂರುಗದ ಮು ಗಿಣಿ 
ಕಾದ ಹಾಗೆ (ಣಂ). ಬೂರುಗೆ; "ಬೂರುಗೆಬಂಕೆ ' ಪರಾ. 
ಬೂರದ ಹಾಸು ಎ ದೂದಿಮರನ ಅರಳೆಯಿಂದ ಮಾಡಿದ 
ಹುಸುಗೆ; ಸುಡುವ ಬೆಂಕಿಯ ತುದಿಯ ಮೊನೆಯಲ್ಲಿ ಒಂದರಗಿಟ 
ಮಣಿಮಾಡದ ಮನೆಯಲ್ಲಿ ಬೂರದ ಹಾಸು ಹಾಕಿ ನೀರಿನ ಮಂಚದ ಮೇಲೆ 
ನಾರಿಯರೆಲ್ಲರು . *  ಮೆಲಗಿರಲಾಗಿ (ಕೋನ: 3೬೦-೮೦೦), 
ಬೂರಲ ಅರಳೆ, ಬೂರುಗದ ಅರಳೆ - ದೂದಿಮರದ ಅರಳೆ, _ಹತ್ತಿ: 
ಬೂರಲ ಅರಳಿಯ ಮಿದುವಾದ ದಿಂಬಿಗೆ ಮೆಲಕನ್ನು ಆಸರೆಯಾಗಿರಿಸಿ 
ಮಲಗಿದ್ದೆ (ಕಂರ॥. 60): ಅವರ ಮಹಾಕೃತಿಗಳು ಬೂರುಗದ 


೬೫೫೧ 


ಬೂಜ್ಜಾ ರ್ಯ 


ಆರಳೆಯಂತೆ ಹಗುರವಾಗಿಲ್ಲ, ವಜ್ರದಂತೆ ' ಘವವಾಗಿವೆ (ಕಾರಗೀ- ೩೦)- 
ಬೂರುಗದ ಹತ್ತಿ - ಬೂರಲ ಅರಳೆ: ಬೂರುಗದ ಹತ್ತಿಯ ಮೃದು 
ವಾದ ಹಾಸುಗೆಯ ಮೇಲೆ ಮಲಗಿದ ಕೂಡಲೆ ನಿದ್ರೆ: ಹತ್ತಿತು (6). 


[ದೇ.॥ ತಮಿ. ಪೂಲ್‌, ಪೂಲಾ. ಪೂಳ್ಳೆ; ಮಲ. ಪುಲ; ತುಳು. 
ಬೂರಿಗ್‌, ಬೂರುಗ, ಬೋರ ; ತೆಲು, ಬೂರಗ, ಬೂರುಗ, ಬೂರುಗು, 
ಬೂರುವು ; ಪರ್ಜಿ. ಬೂರು ] 

ಬೂರಗ "ಬೂರ' ನೋ. 
ಬೂರಗಬಂಕ " ಬೂರಗೆಬಂಕೆ' ನೋ. 


ಬೂರಗೆ "ಬೂರ' ನೋ. 

ಬೂರಗೆಬಂಕೆ, ಬೂರಗಬಂಕ, ಬೂರ:ಗಬಂಕ. ಬೂರುಗೆಬಂಕೆ (ನಾ). 
ಎಲವದ ಮೇಣ ; ದೂದೀಮರದ ಹಗಿನು : “ ಪಿಚ್ಛಾ, ಶಾಲ್ಮಲೀ, 
ವೇಷ್ಟಃ --- ೩ ಬೂರಗೆಬಂಕೆ ಹೆಸರು; ಎಲವದ ಮ್ಯಾಣ” (ಸಿರ್ಕಾಂತಿ, 
೩)- ಬೂರಗಬಂಕ : * ಪಿಚ್ಛಾ__ಗಂಜಿ, ಬೂಸಗಬುಕ ” (ಓಣ: 
ಬೂರುಗಬಂಕ : (4). ಬೂರುಗೆಬಂಕೆ : (0 

[ಬೂರಗೆ (ಆ ಬೂರೆ) 4 ಬಂಕೈ ] 

'ಬೂರಣ, ಬುರಣೆ (ನ (ನಾ). ಯಾವುದಾದರೂ ವಸ್ತುವಿಗೆ ಹುಳುಹಿಡಿದು 
ಜೊಳ್ಳಾದುದು : ನಾಂದುವನಡಿಗಟ್ಟಂ ಪುಟು ತಿಂದುವನಡೆಯೊತ್ತಿ 
ಬೆಂದುವಂ ಬೂರಣಮ(ದಿ)ಂ ಕಂದಿದುವಂ ಮೊಳೆವೋದುವನೆಂದ. 
ಕಟ್ಟಿಲೈವೇಡ  ಖಾ(ಬಾ)ಣದಿಗಳಂ (66೫. ಬುರಣೆ: 


೬-೩೪), 


ಬುರಣೆಯಾದ ಕಡಲೆಯ ತಿಂದರೆ ನಾಜುವ ನೀರ ಕುಡಿದರೆ ನಾಣುವ 
(?] 


ಕವಳವ ಕೊಂಡರೆ (95೪. ೬೭-೬). 4 ಬುರಬುರ್ಮಿ ? ಪರಾ. 

ಬೂರಲ "ಬೂರ' ನೋ. 

ಬೂರವ "ಬೂರ'ನೋ. 

ಬೂರೆವಟ್ಟಗೆ (ನಾ). ಮೇಲೆ ಹೊದ್ದುಕೊಳ್ಳು ವವಕ್ವ 
ಬೃಹತಿಕಾಸಂಜ್ಞಿಕಂ* (ಫಸ್ಲುಕೋ. ೩೫ ಆ): 

ಬೂರವಡ (ನಾ. ದೂದಿಮರದ ಹತ್ತಿಯಿಂದ ಮಾಡಿದ ಬಟ್ಟೆ ; 
ಅಂಬುಜನೇತ್ರೆಯುರ್ಕಳ  ಘನಸ್ತನದೊತ್ತು ನಿತಂಬದೊತ್ತು , . , 
ಬಿಂತಂಬಡೆದಿರ್ದ ತೆಳ್ಳದಪಿನೊತ್ತು ವಿಟರ್‌ ನೆಣ ಕುವುದಲ್ಲದೀ ಕು! 
ದಟ್ಟಿ ಬೂರವಡವೆಂದಿವು ಕಾವುವೆ ಶಿಃತಕಾಲಮಂ (ಸತು, 90-340). 

[ಬೂರ 4+ ಪಡ್ಮ] 

ಬೂರಾ (ನಾ). ನಯವಾದ ಒಂದು ಬಗೆಯ ಬಿಳಿಸಕ, ಕರೆ: ಈ ಸ್ಥಳದಲ್ಲಿ 
'ಬೂರಾಸ ರೆ ತಯಾರಿಸುತ್ತಿದ್ದರೆ (ಶ್ರವಣ. 1, ೪03); ಹೆನ್ನೆರಡುದಿನೆಗಳೂ 
ಬೂರಾಸಕ್ಕರೆ, ಹೂ, ಗಂಧವನ್ನು ಹೊತ್ತು, ಭಕ್ತಿಯಿಂದ ಬಾಬಯ್ಯನ 
ವಿಗ್ರಹದ ಮುಂದೆ ನಿಂತು ಪ್ರಾರ್ಥಿಸುತ್ತಿದ್ದಳು (ಕುಗರೂಂ- 

[ ~ ಹಿಂ. ಬೂರಾ, ಭೂರಾ] 

ಬೂರುಗ "ಬೂರ' ನೋ, 

ಬೂರುಗ್ಮ " ಬುರುಗ್ಯು' ನೋ. 

ಬೂರುಗಬಂಕ ' ಬೂರಗೆಬಂಕೆ ` ನೋ. 

ಬೂರುಗೆ “ಬೂರ `' ನೋ. 

ಬೂರುಗೆಬಂಕೆ * ಬೂರಗೆಬಂಕೆ' ನೋ. 

ಬೂರುಡೆ (ನಾ). ಒಂದು ಬಗೆಯ ಮರ: ಭೂತಾಳೆ 
ಮಿಟ್ಟುಲಿಯ ದಿಂಡ ಪಾತಂಗ ಮುಗುಳಿಯ ಮರನು , , 
(ಸಂ. 0-33). [?) 

ಬೂರ್ಜವಾ ಬೂರ್ಜ್ವಾ” ನೋ. 


ಯ 


ಬೂರುಡೆ. 


. ಅಲ್ಲಿಹವು 


ಟ|ಬೂರ್ಜ್ವಾ, ಬೂರ್ಜವಾ (ನಾ). ೧. ಮಧ್ಯಮ ವರ್ಗದ ಜನತೆ ಮತ್ತು 


ಆ "ವರ್ಗಕ್ಕೆ ಸೇರಿದವನು : ನಮ್ಮ ದೇಶದ ಎ ಎಲ್ಲ ನಿಡವಳಿಕೆಗಳನ 


ಬೂರ್ನೀಸು ೬೫೫೨ ಬೃಂದಾವನ 
ಬೂರ್ಜ್ವಾ ಮಟ್ಟವನ್ನು ಮಾರಿಹೋಗಿಬ್ಲ (ಕೊಂ). ಬೂರ್ಜವಾ : ೬ ಭುಸೋ, ಭುಸ; ಪಂಜಾಬಿ, ಭುಸ./ 


(ಗು). ೨. ಮಧ್ಯಮ ತರಗತಿಯ : ಈ ಬೂರ್ಜವಾ ಗವರ್ನ್‌ಮೆಂಟು 
ಹೋಗಲೇಬೇಕು. (as, ದ್‌ 0೩) - [+%9. nourgeois] 
ಬೂಲ, ಬೂಲು (ನಾ). ೧. ಶರೀರ; ದೇಹ; ಮೈ: ನಿನ್ನ ಈ ಕರೀ 
ಬೂಲಕ್ಕೆ ಯಾಕೋ ಈ ಬಿಳಿಬಟ್ಟೆ? (ಕುಲರು. ೪). ಬೂಲು : ೨. (ಕರಾ) 
ನಡು; "ಸೊಂಟ. 12.1 ತೆಲು. ಬೂಲವಮರದ ಕಾಂಡದ ಮಧ್ಯದ 
ನಿಸ್ಸಾರವಾದ ಭಾಗ] 
ಬೂಲು "ಬೂಲ' ನೋ. 
ಬೂವ "ಬೂಮ' ನೋ. 
ಬೂವಗುವುಂಡ (ನಾ). ಒಬ್ಬಾತನ ಹೆಸರು : 
ಪ್ರಭುಗಳಂಕನಾಮ ಬೂವಗಾವುಂಡ ಪಡಿಲಯ್ಯ ಪಡುದೆಯ್ಯ (ಟ್‌. ಳ್‌ 
964, ೨೪-೦೬: ಸು: 900). [ಬೂವೈಗಾವುಂಡ (ಗಾವ: 
ಬೂವಯ್ಯ (ನಾ), ಒಬ್ಬಾತನ ಹೆಸರು: ಮಸ್ತಿ 
ಮಗಂ ಬಿದಿಯಾಯ್ತ ತುಜುವನ್ನಿಕ್ಕಿಸಿ ಕಾದಿ ಸತ್ತು 
88/1): ಪತ್ತುಗದ್ಮಾಣ ಪೊನ್ನುಂ . . . ಭತ್ತಮುಮಂ ಎಲ್ಲಾ ಕಾಲಕ್ಕಂ 
ಸಾಸನಮಾಗೆ ಬಿಟ್ಟರ್‌ ಬೂವಯ್ಯನಕ್ಕರಂ (ಎ೪-1(೫), ೯. 
[ಬೂವ್ಯ * ಆಯ್ಯ,) 
ಬೂವಿ, ಬುವ(ನಾ). ಧರಣಿ; ಭೂಮಿ: `'ಎಳೆ, ಪೊಡವಿ, 
ಧರೆ, ರನ್ನಪಸಿಅಳ್‌, ಬೂವಿ, ಬುವಿ-ಈ ೭ ಭೂಮಿ'' (16%. 3: 
ಮಕಾರಕ್ಕೆ ವಕಾರಂ , , , ಭೊಮಿ-ಬೂವಿ (ಕಮುದ್‌ ೨೬೩ ಶ್ರದೊ 
ಬೂವಿಯೊಳುಜ ನೀನೆ ಸಕಲಮಾನೈ ಸುಕನ್ನೇ (ಜಾರಾಸ್ಕ- ೨-೩-೪೦): 
ನಿನ್ನನ್ನರಂ ಬೂದಿ ಬಿರಿದಿನ್ನುಮೇಕೆ ನುಂಗಳೊ ? (ಸುಸಶ. ೨೪.೦). ಬುವಿ; 
*“ಧರೆಗಂ ತಾಂ ಬೂವಿಯಂಂ ಬುವಿಯುಮೆಂದೆನುತು೦`" (ಕಿಕ0. ೪೭); 
ಯುವತಿಜನಸಂಸ್ಪರ್ಶತನುವೀ ಬುವಿಗೆ ಬಯಸಿತೆ ಹಾಯೆನುತ ಜನನಿವಹ 
ನೆಟೆ ಮಜುುಗಿತ್ತು ತದ್ರಾಜಾವಸಾನದಲಿ (ತೇಠಂತ, 5-3); ಬುವಿಯಲ್ಲಿ 
ಕಂಸುಮದೊಳ್‌ ಲಿಂಗದಾಕೃತಿ ತಾಳ್ದು ತವೆ ಮೆಜಪುತಿರ್ಪದೀ ಕರವೀರ 
ಪುಷ್ಪವೃಕ್ಷವು (ಬ್ರಾಣ. 8-49); ಇಳಿಯೆ ನೀವು ಅಳಿಯೆ ನೋವು ಬುವಿಗೆ. 
ದಿವಿಯ ತನ್ನಿ! [-೭ಸಂ. ಭೂಮಿ] 
ಬೂವು (ನಾ). (2): ತಂಬುಲಿಗರೊಳ್ಳೆಣ ೧ ತಲ್ಲಿಗರೊಳ್ಳಣ ೧ ಜಗತಿಯ 
ೊಳ್ತಣ ೧ ಅವರೊಕ್ಕೆಲೊಳ್ವೀಸ ೧೦ (ಕ. ೪11: ಶ೫೦- 
9-೩೨; 1094). [₹?] 
ಬೂಪಲು "ಬೂಜ್ಮು' ನೋ. 
ಬೂಷ್ಟು 'ಬೂಜ್ಯು' ನೋ. 
ಬೂಸ, ಬೂಸಿ (ನಾ) ೧. (ದನಕರುಗಳು ಕುಡಿಯುವ ಕಲಗಚ್ಚಿನೊಡನೆ 
ಮಿಶ್ರ ಮಾಡುವ) ಧಾನ್ಯದ ಹೊಟ್ಟು; ತವುಡು; ಉಮ್ಮಿ : ಹೇರಿ 
ಕೊಮ್ಟ ಜಿನಿಸು ವಿದಳ ಬೂಸ ಅಕ್ಕಿ ಭತ್ತ ರಾಗಿ ಉಪ್ಪು ಬೆಲ್ಲ ಎಣ್ಣೆ 
ತುಪ್ಪ ಮುನ್ನಾದ ಜಿನಿಸುಗಳನೂ ಕಾಲಕಾಲಂ ಪ್ರತಿಯಲ್ಲೂ ಹೇರಿ ತನ್ನು 
ಕೊಣ್ಣು (ಎ೪ ೪111, ತೀರ್ತಶ- ೪೨-30: 1642) ; ಇಲ್ಲಿಯ ಪೇಟೆಯಲ್ಲಿ 
ಬೂಸದ ಮ್ಮಾಪಾರವಾದರೂ ತಕ್ಕಮಟ್ಟಿಗೆ ನಡೆಯುತ್ತದೆ. (ಕಂಬ: 
೪-0): ೨: ದಿನಸಿ; ಧಾನ್ಯ; ಕೆರಾಣಿ : ($)- ೩: (ಆಲಂ) 
ಸತ್ವವಿಲ್ಲದುದು; ಹುರುಳಿಲ್ಲದುದು ; ನಿಷ್ಟ ಯೋಜಕವಾದುದು : 
ಈ ಬರವಣಿಗೆ ತೀರಾ ಬೂಸ ಎನಿಸಿತು (ಊತ). ಬೂಸಿ; ೪. 
ತಥೈಎಲ್ಲದುದು ; ಸತ್ಯದೂರವಾದುದು ; ಜಳ್ಳು: ನೀನು 
ಹೇಳಿದ್ದೆಲ್ಲಾ ಬರೀ ಬೂಸಿ (ರೂ). 
ಹಿಂ. ಭೊಸಾ, ಭೂಸೀ; ಮರಾ. 


ಇನಿದು ಕತ). 


ತಿರೆ, 


ಭುಯೀ, ಭುಂಸಾ. ಭೊಂ; 


80. 


45 


ಈಗಳ ರಾಮನ ಬಲಡೊಲ್‌ 
ಇವರ್ಗಾಳ್ವಲಕಿರ್ದಂತೆ ಕೈದುಗಳೆಂ 

'ಬೂಸೆಣಂಗಳುಮಿಲ್ಲಂ (ಕನ್ಕುತ. ೪೬-೨೭). [< ಸಂ. ಭೂಷಣ] 
ಬೂಸರು "ಬೂಜ್ಯು' ನೋ. 


೬ ೧. ಗುಂಪು; ಸಮೂಹ: 
€ದಂ ಚಯಂ'. - - 


“ನಿಕುರುಂಬಂ ನಿವಹಂ ಪ್ರಜಂ 


ಹೆಂ ವ್ರಾತಮೇಕಾರ್ಥಕಂ” 


[CSS ಅದೆಂತುಚಿತಮಕ್ಕುವಾತ್ಮಗುಣಬ್ಬಂದವಿಂತೀ 
ಜಗಕ್ಕದೆಂತು ೦. ಸತತಮಕ್ಕುಮಂತಾಗೆ ಯತ್ನದಿಂ 
ನಿಜಶರೀರಮಂ ದೇವಿಯರ್‌ (ರಂಉ- 108). ಅರಿ 
ಭೂಪಾಳತ್ತೀಕಿ)ರೀಟತಾಟಿತಪದಂ ಬಿ ಸನ್ನು ದಿತೋರ್ವರೆಗೊರ್ವ್ಯಂ 
ಪತಿ ಸಂದ ವಂದಿ ಬುಧಬ್ಯದಕ್ಕೆ: ಂದೆಮೊಂದಂದದಿಂ ಪಿರಿದೀಪಂ 
(ಇ. ೫೫1111- 65-007 12). 'ಬೃಂದಗಾನ' ಪರಾ. ಶಿ. ರಾಶಿ; 
ಒಟ್ಟೆಲು. [ಸಂ.] 


ಬೃಂದಗಾನ (ನಾ). ಸಾಮೂಹಿಕವಾಗಿ ಹಾಡುವ ಹಾಡು: ವೃಂದಗಾನ; 
ಅವರೆ ಸಂಗೀತ ಬೃಂದಗಾನರೂಪದಲ್ಲೇ ಪ್ರಗತಿಹೊಂದಿದೆ. (ಸಂನೀತಂ- 
06೬)- [ಸಂ.] 

ಬೃಂದಾರಕ (ಗು). ೧. ದೇವಲೋಕಕ್ಕೆ ಸೇರಿದ; ಸ್ವರ್ಗದ : ಮತ್ತದಿ 
ಸ್ವರ್ಗಕ್ಕೆ ಕೊಂಡೊಯ್ಯ್ಯವೊಂದು 'ೈರದಾರಕವಿವೂನವೆನೆ ಚಿತೆ ಹೂಡಿ 
ನಿಂದುದು ವನಧಿವೇಲೆಯಲಿ (೩ತ್ರಾಂಗ. 66-368), (ನಾ). ೨. ದೇವತೆ: 
ಅಮರ ; ಸುರ: “ಖುಭುಗಳುಂ. ಅಮರ್ತ್ಯ ಬೃಂದಾರಕ ಸುಪರ್ವ 
ನಾಕಸದನರ್‌ . . - ವಿಬುಧರ್ಗೆ ನಾವಂ” (ಮಂಗಳಾ, ೩-೮); ಬೃಂದಾರೆಕ 
ರೋರೊರ್ವರ್ಗೊಂದುಕನತ್ಕಳಶನಿಕರಮಂ ಕೆಯ್ಸೆಯ್ಕೊಳ್‌ ತಂದೀವ ಕೊಳ್ವ 
ಸಂಭ್ರವಂದಂದಂ ಪೋಲ್ಡಶ್ತು ಕಂದುಕಕ್ರೀಡಿತಮಂ (ಶು್ರಪ್ಪು. ೦೨-೦೨೪); 
ನೈರಾಶ್ಯದಂದಂದೃವಿಸಿ ತೋರ್ಪವೋಲಾಶಾಮರೀಚಿ ತಾಂ, ಬೃಂದಾರಕಂ 
ಮೈದೋರ್ದನೊರ್ವನ್‌ (ಕ್ರೀರಾಶಾ- ೨೬೬-೭೮). [ಸಂ.] 

ಬೃಂದಾರಕತರು (ನಾ). ದೇವಲೋಕದ ಮರ; ಕಲ್ಪನೃಕ್ಷ: ತೀರ 

ಳೈೈತಿಬಿಂಬಿಸಿದೊಡೆ ಪೋಲ್ತುದು ತತ್ಕಾಸಾರಂ 

'ದಾರಕತರುವಾರಮನೊಳಕೊಂಡು ಪೆಂಪುವಡೆದಂಬುಧಿಯಂ (ಉಕ. 
೨-೬೩). [ಇಂ.) 

ಬೃಂದಾರಕಮುನಿ (ನಾ). ದೇವತೆಗಳ ಮುನಿ; ದೇವರ್ಷಿ; ನಾರದ: 
ಬೃಂದಾರಕಮುನಿ ಭಗವತ್ಪದಸಾರಜ್ಞಾನಿಗಳೊಳಗ್ರಗಣ್ಯ ನೀನೇ (ಯರತಂ: 
೬-00): [ಸಂ.] 

ಬೃಂದಾವನ (ನಾ). ೧. ಗೋಕುಲದ ಬಳಿಯ ಒಂದು ಪವಿತ್ರಕ್ಷೇಶ್ರ; 
p ವಿಷ್ಣುಭಕ್ತನಾದ  ಕೇದಾರರಾಜನ ಮಗಳಾದ 'ಬೃ(ವೃಂ)ದೆ' 
ಎಂಬುವಸಳು ಲಕ್ಷ್ಮಿಯ ಅಂಶದಿಂದ ಜನಿಸಿ ದುರ್ವಾಸಮಹರ್ಜಿ 
ಯಿಂದ ವಿಷ್ಣು! ಮಂತ್ರಃ ತ್ರವನ್ನು ಪಡೆದು. ಎರಕ್ತ ಳಾಗಿ ಅರುವತ್ತು 
ಸಹಸೃವರ್ಷಗಳ ಕಾಲ ಅರಣ್ಯದಲ್ಲಿ ತಪಸ್ಸನ್ನಾ' ಚರಿಸಿ, ಪ್ರಸನ್ನನುದ 
ಶ್ರೀಕೃಷ್ಣನೇ ತನಗೆ ಹವ ರವನ್ನು ಕೇಳಿದಂದರಿಂದ 
ಆವಳ ಅಪೇಕ್ಷೆಯಂತೆ ೨ ಬಹಳ ಕಾಲ ಆರಣ್ಯ ದಲ್ಲಿ ಅವ 


ಳೊಂದಿಗೆ ಹಾ ಅವಳಿದ್ದ ವನಕ್ಕೆ "ಬ (ವ್ಯ )ದಾ 
ವನು 


ಎಂಧು ಹೆಸರಾಯಿತೆಂದೂ ಬ್ರರಾಣಕಥೆಯಿದೆ ಈ 


ನಾನಾವಿಧ ನವಕುಸುಮುಶಯ್ಕೆಜೊಳ್‌ ರಮಿಯಿಸು 


ಬೃಂದಾವನಸ್ಥ ೬೫೫೩ ಬೃಹತ್ಕಥೆ 
ಬೃಂದಾವನದೊಳಿಂದ್ರವನಪರಿಭಾವಿಯೊಳಗಲದೆ. ಸುಗಂಧಪಾಟಳಗಂಧೀ ಬೃಂಹಿಸು (ಕ್ರ) ಹಿತಂಗೆಯ್‌: ಸಿಂಡನಾದಕೆ ಸೆಡೆದತ್ತಿ'್ತಿ ಕದಲುತ 


(ಕಾಕಿಷು- 8-080); ಯಾದವರಾಯ ಬೃಂದಾವನದೊಳು ವೇರ್ಣು 
ಮಾಡುತಿರೆ (ನಕ. ೨00 ಶು); ಬೃಂದಾವನದೆದೆಯ ಮಿಡಿದು 
ಕೊಳಲ ಮೆಲ್ಲುಲ (ಸಂತು. ೩೯-೦೭), ೨. ಪೂಜೆಗಾಗಿ ತುಳಸಿಯ 


ಗಿಡವನ್ನು ಕಟ್ಟೆ ಕಟ್ಟೆ ಬೆಳೆಸಂವ ಸ್ಥಳ: ತುಳಸೀಕಟ್ಟೆ: ಮಾಡೋದು | 5 
ಅನಾಚಾರ, ಮನೇ ಮುಂದೆ ಬೃಯಾವನ (ಣರ). ೩. ವೈಷ್ಣವ 


ಸಂನ್ಯಾಸಿಗಳ ಸಮಾಧಿಕ್ಮಳ; ಭಾರತೀಯ ಯತಿಗಳ ಇತಿಹಾಸದಲ್ಲಿ 
ಸರರೀರರಾಗಿ ಬೃಂದಾವನಪ್ರವೇಶ ಮಾಡಿದವರಲ್ಲಿ ವಾದಿರಾಜರು ಮೊದ 
ಲನೆಯವರು (೪98. ೦೬೧), [ಸಂ.] 
'ಬೃಂದಾವನಸ್ಮ (ನಾ). ಸಮಾಧಿಯಲ್ಲಿ ನೆಲಸಿದವನು ; ಬೃಂದಾವನಸ್ಮ 
ರಾದ ಮೇಲೂ ಅಂದಿನಿಂದ ಇಂದಿನವರೆಗೆ , . , ಇಷ್ಟಾರ್ಥಗಳನ್ನು 
ಕೊಡುತ್ತಿರುವವರು ವಾದಿರಾಜರು (44. ೦೭೦). (x೨.] 
ಬೃಂದಾವನಿ (ನಾ). [ಸಂಗೀತ] ಒಂದು ರಾಗದ ಹೆಸರು; ಬೃಂದಾ-ನಿಯು 
* ಸದಾಕಾಲದಲ್ಲಿಯೂ ಹಾಡುವಂತಹದು (ತತುಶ್ರ 
(ಸಂ. ಬೃಂದಾವನೀ ?] 
ಬೃಂದಿಗ (ನಾ). (ಬಂಧುಗಳ) ಗುಂಪಿನಲ್ಲಿರುವವನು; ಕುಟುಂಬಿ ; 
ಉಡುರಾಜಂ , , , ನೆಲಸೆ ವಿಸ್ತಸ್ಥಾನದೊಳ್‌ ವಿಶ್ವಮಂ ಪಡೆಗುಂ 
ನಕ್ಕುಂ (೫೫೩. ೦೯.೬). [ಬೃಂದ * --ಇಗ] 
ಬಂದಿಷ್ಮ (ನಾ). ೧. ಅತಿಶಯವಾದ ಮನೋಹರತೆಯನ್ನುಳ್ಳೆದ್ದು : 
ಬಹಳ. ಮನೋಹರವಾದುಡು ಬೃಂದಿಷ್ಮವು ಎಂದರ್ಥವಾಗುತ್ತದೆ” 
(ರಂ. ೩೩). ೨. ಅತ್ಯಂತ ಶ್ರೇಷ್ಠನಾದವನು : ಕಷ್ಟ ಭ್ರಷ್ಟ ಕನಿಷ್ಟ 
'ದಕ್ಷಎಳಸನ್ಫೂಯಿಹ್ಮ ಬ್ಬಃ ದಿನ್ನ ನಾದಿಷ್ಟೊ ಬತೃಸ್ಪನಿಜೇಷ್ಟದಾಧ್ವರಹರಂ .. 
ರಕ್ಷಿಕ್ಕೆ ವಿ:ರೇಶ್ವರೆ: (೩08. ೧-೭). [ಸಂ.] 
ಬೃಂದೆ (ನಾ). ೧. ತುಳಸಿಯ ಗಿಡ. ೨ ಎ ಬೃಂದಾವನ ೧: ಎರಡು 
ಎಲುಬಿನ ಗೂಸ್ಕು ಒಂದಾದೊಡನೆ ನೋಡು, ಹಿಂದಿನಾ ಸುಡುಗಾಡು ಬೃಂದೆ 
ಜಾಯ್ತೊ (ಚಂತ ೬೫-೦೬). ೩. ಗು ರಾಕ್ಷಸನ 
ಮಗಳು ; ಜಲುಧರ ರಾಕ್ಷಸನ ಹೆಂಡತಿ: ೪. ವಿಷ್ಣುಭಕ್ತನಾದ 
ಕೇದಾರರಾಜನ ಮಗಳು. ೫. ರುಧೆಯ ತ ಹೆಸರುಗಳಲ್ಲಿ 
ಒಂದು. [ಸಂ, ಬೃಂದಾ] 
ಬೃಂಹಿತ (ನಾ). ಆನೆಯ ಫೀಳು : “ ಬೃಂಹಿತಮದು ವಾರಣ ಶಬ್ದಿತಂ 
(ಕಸ್ತಕೋ. 60-4೬): ಆ ವಿಜಯಸಪ್ರ ಯಾಣಭೇರೀನಿನಾದಮಂಭೋಭಾರಗುಭಿ: 
ರಾಂಭೋಧರಸ್ತನಿತ ಬಹಳಸ್ನಿಗ್ಗಂಗಳಪ್ಪ ಮವಸ್ತಂಬೇರಮ ಬೃಂಹಿತಂಗ 
೪ಿಂದಂ . , . ಸಂದಣಿಸಿ (ಅಂಪು. ೧೬-೪೨ 5) ; ಕರ ಮುಗಿಲ ಮೊಳಗಂ 
ಮಸುಳಿಸಿ ಪೊಣ್ಮಿತ್ತು ಬೃಂಹಿತಂ 'ದೊಳ್‌ (ಶಂರಾಜಾ- ೦೦-೦೫೬): 
ಒಂದು ಕಡೆಯಲಿ ತಪಿಗಳ: ಒಂದು ಕಡೆಯಲಿ ರಥದ ಚೀತ್ಭತಿ ಕರಿಯ 
ಬೃಂಹಿತವು (೫180- ೨8-೦೦). [ಸಂ.] 
ಬೃಂಯಿತಂಗೆಯ್‌ (ಕ್ರಿ). ಫೀಂಕಾರ ಮಾಡು; ಫೀಳಿಡು : ದಿಕ್ಕುಂಭಿಗಳನ್ಕೆ 
0ಗೆಯ್ಹಂಗಡಿಗಳನಣೆದು ಪಫೊಯ್ತು ಮಾಮಸಕಂ ಮಸಗಿ ಕೋಲಾ 
ಹಲ ತನೆಸಗಿ . . . ಮೆಟ್ಟಿ ಸಿಳ್ವ ಕಟ್ಟು ಸಟೆಯ ದುಷ್ಟ”ಜಂಗಳಂ 
(೫6. ೬-೦೦೮), [ಬೃಂಹಿತ ಗ ಕೆಯ] 
ಬೃಂಹಿತಧ್ವನಿ (ನಾ). ಆನೆಯು ಫೀಳಿಡುವ ಶಬ್ದ ; ಮದಗಜಬ್ಬಂಹಿತಧ್ವನಿ 
ತುರಂಗಮ ಹೆ.ಪಿತಘೋಷ[ಮಾ]ದಮೊರ್ಮೊದಲೆ ಪಯೊ:ಧಿ: 
ರವಮಿಂ ಗೆಲೆ (ಕಂಕಣ: 4-೩6); 
ಬೃಂಹಿತಧ್ವನಿಗಳಿಂ * « - ರಣಶಿಬಿರಮೆಸೆದತ್ತು (ಶತ್ರ್ರಾಂಗ. ೦ )- [X.} 
ಬೃಂಹಿತೆ (ನಾ). ೬ ಬೃಂಹಿತ : ಕರಿಯ ಬೃಂಹಿತ ಕೇಳಿ ಮದದಿಕ್ಕರಿಗಳಆಚಿ 
ದವು (೫. ೪೦-೪). ' [ಸಂ. ಬ್ಮಂಹಿತ] 


- 0೩9). 


36 


40 


ಬೃಂಡಿಸುವಾನೆಯೆ ಇಡ್ಡಿ ನೊಳು. ಸಿಂಹಪರಾಕ್ರಮನಿದಿರೆಯ್ದಿ ಕಂಡನು (ಕರತ 
33-೨6). [ (ಸಂ. ಬೃಂಷಣ) 4 - ಇಸು] 

ಬೃಗ " ಭಿಕರ್ಕಾ' ನೋ 

ಬೃಸಿ (ನಾ). ಯೋಗಿಗಳ ಆಸನ: * ವ್ರತಿಗಳ ಆಸನವು ಬ್ರಶಿ (ಬಸ) 
ಯೆಂಬುದು " ಈ ವಿಧದಿ ರಘುವರನ” ತಪನ 
ವಂಶೋತ್ತಮನ ಪ್ರೀತಿಯಿಂ ಸಂಗ್ರಹಿಸಿ ಬೃಸಿಯ ಮಧ್ಯದಿ ಮಂಡಿಸಿ 
(Sonn: ೦-೦೩-೩೪). (ಸಂ. ಬೃಸೀ] 

ಬೃಹಂದಳೆ (ನು). ಪಾಂಡವರ ಒಂದು ವರ್ಷ ಅಸ್ತಾ ಸ್ಲಿತವಾಸದ ಕಾಲ 
ದಲ್ಲಿ ವಿರಾಟರುಜನ ಆಸ್ಥಾನದಲ್ಲಿ ನಾಟ್ಕಾ ಚಾಯ್ಯನಾಗಿ ನಪುಸಕ 
ವೇಷದಲ್ಲಿದ್ದ ಅರ್ಜುನನ “ಹೇರು: ರಂಭೆ. ೬. ಒಂದಬ್ಬದೊಳೆ 
ಬೃಹಂದಳೆಯಾಗೆಂದು ಮುನಿದು ಶಾಪವನಿತ್ತಳ್‌ (ಶುಶಕಾ, 
ಕೇಳಿರೆ ಕಂಕಭಟ್ಟನೆ ಯುಧಿಷ್ಠಿರಂ , , , ಬಾಳೆಯರಂ ದಲಾಡಿಪ ಬೃಹಂದಳೆ 
ಫಲ್ಲೂಣಂ (ಶುಶಳಾ. ೯-೬). [ ಸಂ. ಬೃಹನ್ನಲಾ] 

ಬೃಹಚ್ಚ! ರಣ (ನಾ). ದೊಡ್ಡದಾದ ಪಾದವುಳ್ಳವನು : ಬೃಹಚ್ಚರಣಂ 
ಸ್ನೋ ಲಾಂಗಂ ಸೂಕರವದನರ, ಕರ್ಕಟಾದಿಮದ್ರೇಕ್ಷ ಣಂ (ಕತತ, 9೯-00). 

[ಸಂ. 

ಬೃಹತಿ (ನಾ). ೧. ಅಧಿಕವಾದುದು : ಹೆಚ್ಚು ದುದು. ತಿ. ದೊಡ್ಡ ದಾದ 
ವೀಣೆ. ೩. ನಾರದನ ವೀಣಿ. ೪. ಹೆಗ್ಗೆಳ್ಳದ ಗಿಡ: “ೆಗುಳ್ಳಂ 
ಬೃಹತಿಯಕ್ಕುಂ " (ಕುಂಗಣ. ೩೯). ೫. "ಠಃ ಉತ್ತರೀಯ: 
“ಬೃಹತೀ, ೧ ರಾಮಗುಳ್ಳದ ಗಿಡ, ಪಂದ ೧ಕ್ಕಿ ೯ ಅಕ್ಷರಗಳುಳ್ಳ 
ಛಂದಸ್ಸು. ಅಧಿಕವುದ್ದು, ಉತ್ತರೀಯ * (ಸಿರ್ಕಾಂತಿ. ೩6). ಓ. ಮಾತಂ; 
ನುಡಿ. ೭. ವೇದ. ೮. [ಛಂದ] ಪ್ರತಿಯೊಂದು ಪಾದದಲ್ಲಿ 
ಒಂಬತ್ತು ಅಕ್ಷರಗಳಿರುವ ಒಂದು ಸಮವೃತ್ತ ; ಇಪ್ಪತ್ತಾರು 
ಬಗೆಯ ಅಕ್ಷರಛಂದಸ್ಸಿ ನಲ್ಲಿ ಒಂಬತ್ತನೆಯದು: ಉಕ್ಕೆ ಅತ್ಯುಕ್ತೆ ಮಧ್ಯ 
ಪ್ರತಿಷ್ಠೆ ಸುಪ್ರ ಷ್ಕೆ ಗಾಯತ್ರಿ ಉಷ್ಲಿಕ್‌ ಅನುಷ್ಟುಪ್‌ ಬೃಹತಿ . 
ಉತ್ಕೃತಿ- -ಮಿದಿಸ್ಟ್‌ ತ್ತ್ವಿಚು. ಭಂದಂಗಳಿಕ್ಕುಂ (ಕಾರೋ) - 0-೪೬) pS 
[ತತ್ತ್ವಶಾ] ಪರಮಾತ್ಮ ; ಪರಬ್ರಹ್ಮ : ಆದ್ಯಂತ ೭೨ ಸಾವಿರ ನಾಡಿಗತ 
ದೇವತೆಗಳಲ್ಲಿಯೂ ನಾಡಿಗಳಲ್ಲಿಯೂ ತಚ್ಛಬ್ದವಾಚ್ಯನಾಗಿದ್ದುಃ ದರಿಂದ, 
ಬೃಹತೀ ಎಂಬ ನಾಮವು ಶ್ರೀಸರಮಾತ್ಮನಿಗೆ ಪ್ರಾಪ್ರವಾದ:ದು (ಹಗರೆ. 
೪೧೩ ಕಾತ್ಮರ್ಯ). [ಸಂ, ಬೃಹತೀ] 

ಬೃಹತಿಕೆ (ನಾ): ಹೊದೆಯುವ ವಿ; ಶಲ್ಕ; ಉತ್ತರೀಯ : “ವೈಕಕ್ಷ,ಂ. 
ಉ'್ತಿರಾಸಂಗಃ, ಬೃಹತಿಕಾ__ಈ ೩ "ತ್ತರಸುಗಂ * (ಶಯ, 
೬೪-೫೩೬)... [ಸಂ, ಬೃಹತಿಕಾ] 

ಬೃಹತೀಫಲ. ಬೃಹತೀಫಳ (ನಾ). ಹೆಗ್ಗು ಳೈದ ಕಾಯಿ: ಕೂರ್ಮನೆರ್ದೆ 
ಯೊಡೆದು ಬೃಹತೀಫಲವನು ಜಜ್ಜಿ ಕ್ಮದಂತಳೆದುವು (404. 99-30), 
ಬೃಹತೀಫಳೆ: ಸ್ವಯಂಪತಿತ ಸಾರವ ಆಸಳಿಬೀಜವುಂ ಕೊಂಡು... 
ಬೃಹತಿಃತ(ಫ)ಳ ಕ್ಷಾರವಾರಿಯೊಳ್‌ ಪುದಿದುಕೊಂಡು ಧೂಪಿಸಿ ವಿಳಂಗದಂ. 
ತುಪ್ಪದಿಂ (ಕೋಶ. ೩-೬). [ಸಂ.] 

ಬೃಹತೀಘಳ “ಬೃಹತೀಫಲ' ನೋ. 

ಬೃಹತ್ಮಥೆ (ನಾ). ೧. ದೊಡ್ಡ ಕಥೆ: ಈ ಮುಖ್ಯವಾದ ಅಖ್ಯಾನವೇ 

ಅನ ಉಪಾಖ್ಯಾನಗಳನ್ನೊ ಳೆಗೊಂಡು ಒಂದು ಬೃಹತ್ಯಥೆಯಾಗಿದೆ 

(ಭರತ. ೦೦೦). ವಿ. ಸಂಸ್ಕೃತದಲ್ಲಿ ಗುಣಾಢ್ಯ ನೆಂಬ ಕವಿಯಿಂದ 

ರಚಿತವಾದ ಒಂದು ಕೃತಿ: ಬೃಹತ್ಯಥೆಯ ಆಧಾರದ ಮೇಲೆ ಬರೆದುವು 

೨-ಸ್ವಪ್ನವಾಸವದತ್ತ, ಪ್ರತಿಜ್ಞಾ 'ಯೌಗಂಧರಾಯಣ್ಯ (ಬಹುಶಃ) ಅವಿ 

ಮಾರಕ. ಚಾರುದತ್ತ (ಸಣ: 3; [ಸಂ. ಬೃಹಕ್ಮಥಾ] 


(ಹಂತಿಯ. ೬೮-೨೫೭) ; 


6-3); 


ಬೃಹತ್ಯರಿಸು 


ಬೃಹತ್ಯರಿಸು (ಕ್ರಿ). ದೊಡ್ಡದಾಗಿ ಮಾಡು; ಮ್ಯಾಕ*ಡೂಗಲ್ಲನು. 
ಹೇಳುವಂತೆ ಮಿದುಳನ್ನು ಬೃಹತ್ಯರಿಸಿ . . . ಆಧುನಿಕಯಂತ್ರಗಳ ಸಮೇತ 
ಇಟ್ಟು (ಮುಕ್ತಿ. ೨೬)... ((ಸಂ. ಬೃಹತ್ಮರಣ) *-.-ಇಸ್ಫು] 

ಬೃಹತ್ತು (ಗು). ೧. ದೊಡ್ಡದಾದ ; ಗಾತ್ರವಾದ : ಗುರುಗುತ್ರ 
ಭವ್ಯದಿಂ ಪರ್ವತಸಹೋದರತೆಯಾಂತುದು ವಿಯಚ್ಚುಂಬಿಭೈರವಬೃಹತ್ತ 
ರುವರಂ (ಶ್ರೀಣವ. 3೭-೬8೨): (ನಾ). ೨. ದೊಡ್ಡದಾದುದು; 
ಹಿರಿದಾದುದು: “ಬೃಹತ್‌, ಉರು, ಗುರು, ವಿಸ್ತೀರ್ಣಂ . .. ಭದ್ರಂ, 
ವರಿಷ್ಠಂ -- ಈ ೧೨ ಹಿರಿದು” (ಕಣಯ. ೦೦೬-೦೪): ಮಹದಾದಿಗಣಕ್ಕೆ 
ನಪುಂಸಕಲಿಂಗದಲ್ಲಿ ಪ್ರಥಮೈಕವಚನದ ಮೇಲೆ ದ್ವಿತ್ಮ ಶದಿಂ ಉತ್ಪಮಕ್ಕುಂ 
ಮಹತ್ತು, ಬೃಹತ್ತು, ಪ್ರಾಕ್ಕು, ಅಮಕ್ಕೂ, ಸಮ್ಮಕ್ಕು. ಎಂಬಂತೆ 
(ನುನ, 6೬ ಅ00)... ೩, ವಿಶಾಲವಾದುದು; ವಿಸ್ತಾರವಾದುದು. 
೪. ಅಧಿಕವಾದ: ಹೆಚ್ಚಾದಂದು. ೫. ಬಲವಾದಂದಂ; ಶಕ್ತಿ 
ಯುತವಾದುದು. ೬. ಒತ್ತಾದುದು; ಸಾಂದ್ರವಾದುದು. 
೭. ಪೂರ್ಣವಾಗಿ ಬೆಳೆದುದು. ೮. (ಶಬ್ದಃ ದಂತೆ) ಜೋರಾದುದು, 

[ಸ9. ಬೃಹತ್‌] 

ಬೃಹತ್ಸಂಹಿತೆ (ನಾ),ಜ್ಯೋತಿಶ್ಶಾಸ್ತ್ರಕ್ಕೆ ಸಂಬಂಧಿಸಿದ ವರಾಹವಿ:ಹಿರನ 
ಒಂದು ಕೃತಿ: ಸ್ತ್ರೀಯರ ವಿಷಯದಲ್ಲಿ ಬಹುಉದಾರವಾದ ಭಾವನೆಯನ್ನು 
ವ್ಯಕ್ತಪಡಿಸಿರುವವರಲ್ಲಿ ಬೃಹತ್ಸಂಹಿತೆಯ ಕರ್ತೃ ವರಾಹಮಿಹಿರನ 
ಅಗ್ರೇಸರನು (೪೫6. ೪೨೭)- [ಸಂ. ಬೃಹತ್ಸಂಹಿತಾ] 

ಬೃಹದಾಕಾರ (ನು). ದೊಡ್ಡ ಆಕಾರ; ಹಿರಿಯ ಗಾತ್ರ : ಬೃಹದಾ 
ಕಾರ ಉಳ್ಳವೂ » « « ಹಾಸಿನ ಮೇಲೆ ಹೊರಳಾಡುವುವೂ ಕಂಪಿಸುವುವೂ 
ಆದೆ ಪಗಡೆದಾಳಗಳು ನನ್ನನ್ನು ಸಂತೋಷಗೊಳಿಸುತ್ತವೆ (ಸುಕ್ಕಾರ: ೩೦೪): 
ಹಲವಾರು ಪ್ರಶ್ನೆಗಳೆ ಮಾಲೆ ಒಮ್ಮೆಲೆ ಕಾಣಿಸಿಕೊಂಡು ಈ ಸಮಸ್ಯೆಯ 

ಬೃಹದಾಕಾರವನ್ನೂ ಜಟಿಲತೆಯನ್ನೂ ತೋರಿಸುತ್ತದೆ. 

[ಸಂ.] 

ಬೃಹದಾರಣ್ಯಕ (ನಾ). ದಶೋಪನಿಷತ್ತುಗಳಲ್ಲಿ ಒಂದು; ಶತಪಥ 
ಬ್ರಾಹ್ಮಣದ ಕಡೆಯ ಆರು ಪ್ರಪಾಠಕಗಳೆಂಬ ಭಾಗಗಳನ್ನೊಳ 
ಗೊಂಡ, ಯಜುರ್ವೇದದ ಕಾಣ್ಯಶಾಖೆಗೆ ಸಂಬಂಧಿಸಿದ ಉಪ 
ನಿಷತ್ತ : ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕನಿಗೂ ಗಾರ್ಗಿಗೂ ನಡೆದ 
ಚರ್ಚಿ ಪ್ರಸಿದ್ಧವಾದುದು (189. ೨೩೪) ; ಯಜುರ್ವೇದದ ಕಾಣ್ವ 
ಶಾಖೆಯ ಶತಪಥಬ್ರಾಹ್ಮಣದ ಕಡೆಯ ಕೆಲವು ಅಧ್ಯಾಯಗಳೇ ಬೃಹದಾ 
ರಣ್ಯಕ (ಕಾರದ ೩6). 'ತೈತ್ತಿರೀಯ' ಪರಾ. [ಸಂ.] 

ಬೃಹದ್ಗ್ರಂಥ (ನಾ). ದೊಡ್ಡ ಕೃತಿ, ಹೊತ್ತೆಗೆ : ಎರಡು ಮೂರು 
ವರುಷಗಳ ಕೆಳಗೆ ಹೊರಬಂದ ಭದ್ರಿರಾಜು ಕೃಷ್ಣಮೂರ್ತಿಯವರು ಬರೆದ 
ತೆಲುಗುಭಾಷೆಯ ಮೂಲ ಧಾತುಗಳು ಎಂಬ ಬೃಹದ್ಭ )ಂಥ ಅಮೂಲ್ಯ 
ಕಾಣಿಕೆ (ಯ್ರಾಂಂ: ೨). [ಸಂ.] 

ಬೃಹದ್ಭಾಗ್ಯ (ನಾ). ಅತಿಶಯವಾದ ಐಶ್ವರ್ಯ : ಧರ್ಮಂ ವಿಶ್ರುತ 
ಸಶ್ರುತಾತಿಶಯಮಂ ಧರ್ಮಂ ಬೃಹದ್ಭಾಗ್ಯಮಂ ೬ « . ಧರ್ಮಂ ಧಾರ್ಮಿಕ 
ನಪ್ಪವಂಗೆ ಕುಡುಗುಂ ನಿರ್ವಾಣಕಲ್ಯಾಣಮಂ (ಸುಕುನೂ- . Xo.) 

'ಬೃಹದ್ಧಾನು (ನಾ). ೧. ಬೆಂಕಿ: ಅಗ್ನಿ ಎಲ . . 
ಬೃಹದ್ಭಾನುಃ, ಆಶ್ರಯಾಶಃ . . . 'ನಃ-ಈ ೪೦ ಕಿಚ್ಚಿನ ಪೆಸಂ್‌- 


(ರಂ. 30). 


“ಸೆಪ್ರಾರ್ಟಿಃ 


ಹುತಾ: 


(೫0ಈು. 0೨-೬೨) ಇತೇಜನಾಗಿರ್ಪದೆರಿಂದ ಬ್ಹಹದ್ದಾನುವೆಂದ 
ಹೆಸರು (ಊರಣಂ. ೨. ಸೂರ್ಯಾ. ೩. ವಿಷ್ಣುವಿನ ಹೆಸರು. 
೪. ಹರಳುಗಿಡ. [oN 


ಬೃಹದ್ರಥ (ನಾ). ೧. ದೊಡ್ಡ ರಥ : ರಥದಿಂದಂ ಮುಂಚೆ ಮನೋ 
ರಥಂ ಮನೋ 


ಥದಿನೆತ್ತಲದು ವಬಂಚೆ ಬೃಹದ್ರಥಮಿಂತು ಭರತ: 


೬೫೫೪ 


ಜೆ 


ರಥಡ ಮನೋರಥದ ಬೇಗಪೊಡವಿದುದಾಗಳ (664: 0೨-6೦). 
೨. ಇಂದ್ರ. ೩. ಮಹಾಭಾರತದಲ್ಲಿ ಬರುವ ಒಬ್ಬ ರಾಜನ ಹೆಸರು; 


ಜರಾಸಂಧನ ತಂದೆ. ೪, ಶಕ್ತಿಶಾಲಿಯಾದ ನಾಯಕ. ೫. ಸಾಮ. 


ವೇದದ ಒಂದು ಭಾಗ. [ಸಂ.] 

5 |ಬೃಹನ್ನಡೆ (ನು): ಎಬೃಹಂದಳೆ ಸು ಕಿವಿಗಳಲ್ಲಿ ಕುಂಡಲಗಳನ್ನಿಟ್ಟು 
ಜಡೆ ಹೆಣೆದುಕೊಂಡು ಬೃಹನ್ನಡೆಯೆಂಬ ಹೆಸರಿನಿಂದ ರಾಜನ ಅಂತಃಪುರದ 
ಜನರಿಗೆ ಕಥೆಹೇಳುತ್ತ ಗೀತನೃತ್ಯಗಳನ್ನು ಹೇಳಿಕೊಡುತ್ತ ಕಾಲ 
ಕಳೆಯುತ್ತೇನೆ (ವತ2ಾ- ೦೪೫). [ಸಂ, 

ಬೃಹನ್ನಳೆ (ನಾ). -ಬೃಹಂದಳೆ : ಕರೆಸು ನಮ್ಮ 
10] ಬೃಹನ್ನೆಳೆಯನು (ಕುವ್ಮಾಂ. ೫-೬೦). 
[ಸಂ. ಬೃಹನ್ನಲ, ಬೃದನ್ನಲಾ) 
ಬೃಹವಾರ (ನು). ಬೃಹಸ್ಪತಿವಾರ ; ಗುರುವಾರ: [ಶ್ರೀನು] 


ಚ್ಹಾಳುಕೃವಿಕ್ರಮ[ವ]ರ್ಷದ ೨೬ನೆಯ ವಿಷ್ಯಸಂ]ವತ್ಸರದ ಕಾರ್ತಿಕ 
ಸು ೮ ಬೃಹವಾರದಂದು (ನಾಂದೇಡ್‌. 03-೬; 1101). 

ಕ [-ಆಸಂ. ಬೃಹಸ್ತತಿವಾರ] 

ಬೃಹಸ್ಪತಿ (ನಾ): ೧. ಆಂಗಿರಸನ ಮಗ; ದೇವತೆಗಳ ಗುರು; ವಾಚಕ್ಬತಿ: 
*ವಂಚಸ್ಟತಿ;, ಅಂಗಿರಸಃ, ಬೃಹಸ್ಪತಿಃ, ಗುರುಃ --.ಚಿತ್ರಶಿಖಂಡಿಪುಸೂತಿಃ 
(ಕಥ್ಯತೇ) -ಈ ೮ ಬೃಹಸ್ಪತಿಯ ಫರ್‌” (ಶಂಃಯು. ಊಟ) ; 
ಭಾರತೀಯಪುರಾಣಗಳಲ್ಲಿ ಬೃಹಸ್ಪತಿಯೇ ಸೇಲದೇವತೆಗಳಿಗೂ ಪುರೋಹಿತ 
ನೆಂದು ಹೇಳಿದೆ (ತ್ಕೋತಿರ೯: ೪): ೨. ಮೂವತ್ತಾರು ಜನ ಸ್ಮ ಖಿ 
ಕಾರರಲ್ಲಿ ಒಬ್ಬಾತನ ಹೆಸರು; p “ಸ್ಮೃತಿಕಾರರು--೩೬ ; ಮನು, 
ವಿಷ್ಣು, ಯಮ, ದಕ್ಷ, ಅಂಗಿರಸ್ಸು, ಅತ್ರಿ, ಬೃಹಸ್ಪತಿ, ಅಪಸ್ತಂಬ, 
ಉಶನಸ್ಸು, ಕಾತ್ಯಾಯನ, ಪರಾಶರ, ವಸಿಷ್ಠ, ವ್ಯಾಸ, ಸಂವರ್ತ, 
ಹಾರೀತ, ಗೋತಮ, ಪ್ರಚೇತ, ಶಂಕ, ಲಿಖಿತ, ಯಾಜ್ಞವಲ್ಕ್ಯ 
ಕಾಶ್ಯಪ, ಶಾತಾತಪ, ಲೋಮಶ, ಜಮದಗ್ನಿ, ಪ್ರಜಾಪತಿ, ವಿಶ್ವಾ 
ಮಿತ್ರ. ಪೈಠೀನಸೀ, ಬೌಧಾಯನ, ಪಿತಾಮಹ. ಛಾಗಲೇಯ, 
ಜಾವಾಲೀ, ಮರೀಚಿ, ಚ್ಯವನ, ಭೃಗು, ಯಷೃಶೃಂಗ, ನಾರದ” 
(ಶ್ರೀರತ್ತ- 503) : ಬೃಹಸ್ಪತಿಯ ಅಭಿಪ್ರಾಯಗಳೂ ಯಾಜ್ಞವಲ್ಕನ 
ಅಭಿಪ್ರಾಯಗಳನ್ನೇ ಬಹುಮಟ್ಟಿಗೆ ಹೋಲುತ್ತವೆ (1546. ೩. 
[ಜ್ಯೋತಿ] ಸೌರವ್ಯೂಹದಲ್ಲಿಯ ಅತಿದೊಡ್ಡ ಗ್ರಹ; ಗುರುಗ್ರಹ: 
ಬೃಹಸ್ಪತಿಯು ಅತಿವೇಗದೊಡನೆ ತನ್ನ ಸುತ್ತಲೂ ತಾನೇ ಹತ್ತು 
ಗಂಟೆಗಳಿಗೆ ಕಡಿಮೆಯಾದ ಕಾಲದಲ್ಲಿ ತಿರುಗುತ್ತದೆ (ತೋತರ. ೩೦): 
೪. [ಸಂಗೀತ] ಒಂದು ರಾಗದ ಹೆಸರು : ಕಾಶಿಕೆ, ವೇಳಾವಳಿ , , , 
ಬೃಹಸ್ಪತಿ . . . ಶಯಸೋದರಿಯೆಂಬ ಮೂವತ್ತುನಾಲ್ಕು ಭಾಷಾಂಗ' 
ದಿಂದಾದ ರಾಗಂಗಳು (೬ನೇಕ- ೦8೮). [ಸಂ.] 

ಬೃಹಸ್ಪತಿಮತ (ನಾ). ಬೃಹಸ್ಪತಿಯ ಮತ ; ಚಾರ್ವಾಕ ಮತ ; ನಿರೀ 
ಶ್ವರವಾದ; ಬೃಹಸ್ಪತಿಮತಾನುಸಾರಿಯಪ್ಪ ಮಹಾಮತಿ ನುಡಿದು (604, 
೨-೯ ವ); ಆ ನೆವದಿಂದಂ ಶ್ರಾವಕಮಾನಿಗಳನನೇಕವಿಧದಿನುವಜಿವಿಪರಜ್ಞಾ ನಿ 
ಗಳೆ ಬುದ್ಧಿಪೌರುಷಹೀನಮಜೀವಿಕೃತಂ ಬೃಹಸ್ಪತಿಮತದೊಳಿ' (ಗನ. 
6-010). "ಲೋಕಾಯತಿಕ ಮತ' ಪರಾ. [ಸಂ] 

ಬೃಹಸ್ಪತಿವಾರ (ನಾ). ಬೃಹಸ್ಪತಿಯು ಅಧಿಪತಿಯಾಗಿರುವ, ವಾರದ 
ಐದನೆಯ ದಿನ ; ಗುರುವಾರ : ಪ್ರತಿ ಬೃಹಸ್ಪತಿವಾರ ಹುಣಸೂರಿನಲ್ಲಿ 
ವಿಶೇಷದಿನ (ತರ್ನಮಂ. ೩೪). [| 

ಜೆ (ಸಾ). [ಗಣಿತ] ಎರಡು ಎಂಬ ಸಂಖ್ಯೆಯಂ ಸಂಕೇತ: ಬೆ, 
ಬೆನ್ನಿ, ಯಮ, ನಯನ . , . ದಂಪತಿ ಇಂತಿನಿ: ೨ಕ್ಕೆ ಪೆಸರು" 

[?] 


1 


(ವೈವಪಾ. 00-೦0)- 


ಬೆಂ. 


ಬೆಂ "ಬೆನ್‌' ನೋ. 
ಬ್ರೊ "ಬಿಸಂ,' ನೋ. 
ಬೆಂಕಟ್ಟು (ನಾ). ಕಟ್ಟಡದ ಸೂರಿನ ಮೇಲುತುದಿ: ಎರಡೂ ಕಡೆಯ 
ಹೆಂಚುಗಳ ಹಂದರಗಳು (ಪಾರುಗಳು) ಕೂಡುವ ಭಾಗ : ಹಂಚು. 
ಹೊಚ್ಚಿ ಬೆಂಕಟ್ಟಿನ ಮೇಲೆ ತಲೆಹಂಚು ಹಾಕುತ್ತಾರೆ (ಮಿತಿಯು. ೪-006). 
[ಬೆಂ (ಬೆನ್‌) -- ಕಟ್ಟು] 
ಬೆಂಕಿ "ಬೆಂಕೆ' ನೋ. 
ಬೆಂಕಿಕಡ್ಡಿ (ನಾ). ಗೀರಿದರೆ ಉರಿ ಬರಂವಂತೆ, ತುದಿಯಲ್ಲಿ ರಂಜಕಾಂಶ 
ವನ್ನು ಮೆತ್ತಿರುವ ಕಡ್ಡಿ: ದೀಪದ ಕಡ್ಡಿ : ಬೆಂಕಿಕಡ್ಡಿ : ಒರಟು 
ಮೈಮೇಲೆ ತುಸು ಒತ್ತಡ ಹೇರಿ ಉಜ್ಜಿದಾಗ ಸುಲಭವಾಗಿ ಬೆಂಕಿ ಹೊತ್ತುವ 
ರಾಸಾಯನಿಕ ಲೇಪಿತ ತುದಿಯುಳ್ಳ ಮರದ ಕಡ್ಡಿ (4ಂಕೋ- x11, ೦೪೪). 
[ಬೆಂಕಿ (-ಆಬೆಂಕೆ) 4 ಕಡ್ಡಿ] 
ಬೆಂಕಿಗಣ್ಣು “ಬೆಂಕೆಗಣ್‌' ನೋ- 
ಬೆಂಕಿಗೆಳೆಯ (ನಾ). ಬೆಂಕಿಯ ಸ್ನೇಹಿತ; ಅಗ್ನಿಸಖ ; ವಾಯು: ಬೆಂಕಿ 
ಗೆಳೆಯನ ಸುತಂ ತನ್ನಿಷ್ಟಲಿಂಗದಿರವಂ ಕಾಣದಂಗದೊಳು ಸಾವೊಡುಬ್ಸುಗಿಸೆ 
(aes: ೬-೬೨). [ಬೆಂಕಿ (<ಬೆಂಕೆ) *ಗೆಳೆಯ (ಎಕೆಳೆಯ)] 
ಬೆಂಕಿಪಟ್ಟಣ 'ಬೆಂಕಿಪೊಟ್ಟಣ' ನೋ. 
ಬೆಂಕಿಪೆಟ್ಟಿಗೆ (ನಾ). ಬೆಂಕಿಕಡ್ಡಿಗಳಿರುವ ಪೊಟ್ಟಣ ; ಬೆಂಕಿಪೊಟ್ಟಣ; 
ಕಡ್ಡಿ ಪೆಟ್ಟಿಗೆ : ಅವರು ದೀಪಹಚ್ಚಲು ಬೆಂಕಿವೆಟ್ಟಿಗೆ ತಂದರು (ರೂಂ). 
[ಬೆಂಕಿ (ಎಬೆಂಕೆ) ಪೆಟ್ಟಿಗೆ] 
ಬೆಂಕಿಪೊಟ್ಟಣ, ಬೆಂಕಿಪಟ್ಟಣ (ನಾ). ಇ ಬೆಂಕಿಪೆಟ್ಟಿಗೆ : ಸಮಯಕ್ಕೆ ಅಂತ 
ಮೋಂಬತ್ತಿ, ಬೆಂಕಿಪೊಟ್ಟಣ ಎರಡನ್ನೂ ಇರಿಸಿರುವರು (ತೆಗೂಂ, 0೪೦); 
ಬೆಂಕಿ ಪೊಟ್ಟಣದ ಕಾರ್ಯಾನೆಯೊಂದು ವಿಶೇಷಲಾಭ ಹೊಂದುತ್ತಿದ್ದರೂ 
ಕೆಲಸಗಾತಿಯರಿಗೆ ಬಹಳ ಕಡಿಮೆ ಸಂಬಳ ಕೊಡುತ್ತಿತ್ತು (ಸ್ಮರ. ೩). 
ಬೆಂಕಿಪಟ್ಟಣ : ಕಿಸೆಯಲ್ಲಿ ಬೀಡಿಸಟ್ಟು ಬೆಂಕಿಪಟ್ಟಣ ಬೇರೆ ಇುಬಹುದೊ 
ಏನೋ! (ಕಕ್ಕ. 34). [ಬೆಂಕಿ (-೬ಬೆಂಕೆ) * ಪೊಟ್ಟಣ (-ಆಪೊಟ್ಟಳ)] 
ಬೆಂಕೆ, ಬೆಂಕಿ (ನಾ), ೧. ಉರಿ ; ಕಿಚ್ಚು; ಅಗ್ನಿ : "ನಿದಾಘಃ, ಘರ್ಮಃ_. 
ಈ ೨ ಬೆಂಕಿಯ ಪೆಸರ್‌” (ಹಂಯು- 6-0); ಭಟಾರರ್‌ , , . ಜ್ಯೇಷ್ಠ 
ಮಾಸದ ಬಿಸಿಲುಂ ರ್ಲುಳೆಮುಂ ಬೆಂಕೆಯುಂ ಕಿಚ್ಚು: ಮಂ ಸೈರಿಸಿ ತಸ 
ಮೋಕ್ಷಕ್ಕೆ ಮೋದರ್‌ (ನಣ್ನಣ- ೦೦೪-೦೭): ಕವಿದಳುರ್ವ ಬೆಂಕೆಯೊ[ಳಾ] 
ಡಿಸಿದರ್‌ ಮೊಗಮನಮರಸುಂದರಿಯರ್ಕಳ* (ಕಂತಠಾ. ೦೨-೦೬೪); ಸುರ 
ಸಿಂಧುವಂ ತಳೆದ ಶಂಭು ನಿಜಾಕ್ಷಿಯ ಬೆಂಕೆ ಸೋಂಕದಿರ್ದೊಡೆ ... ಎಂತು 
ನಿತ್ತರಿಪರೆಂಬನಿತಾದುದು ಮಾಘಡಂಬರಂ (ಕಕ. ೬-3೨). ೨. ಉಷ್ಣ; 
ತಾಪ: ತಚ್ಛಶೀಂಂತಶಿಳಾತಳಂ ಸಿಡಿಲ್ಬಂದೊಡೆದತ್ತಿದೇಂ ಬಿಸಿಜೋ 
ಬೇಟದ ಬೆಂಕೆ ಮೃಗಾಂಕವಕ್ತ್ರೊಯಾ 
ಬಿಗುರ್ತಿರೆ 
ದರಂದಜಿತುಂಗನಾಜನಂ (6ಕಪು- ೬-03೦); ಮಯ್ಯ ಬಿಸುಪಿಂ ಸುಯ್ಕೆಲರ 
ಬೆಂಕೆಯಿಂ ವನಂ ಕೊರಗುತ್ತಮಿರೆ (500ರ. 03-00೯). ಬೆಂಕಿ: ೧. 
ಗಜದ ದಂತದಂತೆ ಬೆಂಕಿಯುಷ್ಟದಂತೆ ಪಂಚಪ:ಮೇಷ್ಠಿಗಳೊಳಪ್ಪ. 
ಪತ್ತುಗೆನೆರಸು (ರರ್ಮಾಮ್ಮ.. ೫-೦೨೫ ಜಾಳಿಸಿ ಜಾರುಖಂ 
ಬಿಸಿಲೊಳಿಕ್ಕುವ ಬೆಂಕಿಯೊಳೊಡ್ಡಿ ಕಾಸಿಕೊಂಡಾಳಿಸಿ ಸಂದುಕೋಲ ನುಡಿ 
೬ ಶಬರರ್ಕಳಿನೊಪ್ಪಿದುದೋಂದು ಪಕ್ಕಣಂ (ಕುಸುಶಾ- 
೦೦-೦೪೪); ಅಂಕುರವಡೆದ ಪೂಗಿಡುವೃಕ್ಷ ಲತೆವೇರ್ಗೆ ಬೆಂಕಿಯ ಹರ 
ದಂತಾಯತ್ತಿ (ತೋಶತ- ೨೯-೨೦), ೨. ಕೊಳನಂ ಪುನಿಸೆ ಮೆಯ್ಯ 
ಬೆಂಕಿಯಿಂ ಚುಯ್ಕೆಂದು ನೊರೆಗಟ್ಟಿ ಬಿಸಿಯ ತೆರೆ ತಾರ್ಮಾಟ್ಟಿ 
ಎ. ಕಾದ ನೀರ್‌ ಕಾಯಮಂ ಸುಡೆ (ಗಂ. ೪-006 ೪). 


- ೫-1) 


೬೫೫೫ 


ಚೆಂಗಟೆ 


ಬೆಂಕಿ ಉಗುಳು- (ಆಲಂ) ಅತಿಯಾದ ಕೋಪವನ್ನು ತೋರು; 
ಬಹಳ ಕ್ರೋಧವನ್ನು ಸೂಚಿಸಂ ; ಶಾನಭಾಗರು, ಶಾನಭಾಗರ ಮನೆ 
ಯವರು ಎಂದರೆ ಇಷ್ಟೊಂದು ಬೆಂಕಿ ಉಗುಳುತ್ತಾನಲ್ಲ ಮಾತಿನಲ್ಲಿ? 
(ಮೂರುರಾ. ೬6). ಬೆಂಕಿ ಕಾರು-೧. ಬೆಂಕಿಯನ್ನು ಉಗುಳು, 
'ಹೊರಹಾಕು : ಅಗ್ನಿಪರ್ವತ ಬೆಂಕಿಕಾರಿ ನೂರಾರು ಜನರು ಸತ್ತರು 
(639). ೨. (ಆಲಂ) ತಾಪವನ್ನು ಹೆಚ್ಚುಮಾಡು : ಹುಡುಕಿದರು 
ಕಂದ ಸಿಗದಲ್ಲ ಎಂಬ ಸುದ್ದಿ ಕಿಡಿಕಿಡ ಬೆಂಕಿ ಕಾರಿತ್ತು (ಸಿದೃಫೆ- ೪) 
೩. ಬಹಳ ಕೋಪವನ್ನು ತೋರಂ; ಸಿಟ್ಟಿಗೇಳು : ತಪ್ಪು ಮಾಡಿದ 
ಹುಡುಗರ ಮೇಲೆ ಮಾಸ್ತರರು ಬೆಂಕಿಕಾರಿದರು (60). ಬೆಂಕೋಲಿ- ಪಕ್ಷಿ 
ಜಾತಿಯಲ್ಲಿ ಅತಿ ದೊಡ್ಡದಾದ ಕೋಳಿ; ಉಪ್ಪಪಕ್ಷಿ ; p ಈ ಪಕ್ಷಿಯು 
ಬೆಂಕಿಯನ್ನು ನುಂಗಬಲ್ಲದೆಂಬ ನಂಬಿಕೆ ಪ್ರಚಾರದಲ್ಲಿದೆ: “ಉಷ್ಟ್ರ 
ಪಕ್ಷಿ... ಬೈಕಿಕೋಳಿ" (0£10॥. ೨018). ಬೆಂಕಿ ತೋರಿಸು ಇ ಬೆಂಕಿ 
ಯನ್ನು ` ಹಚ್ಚು; ಅಗ್ನಿಸ್ಪರ್ಶ ಮಾಡಿಸು: ಫಿರಂಗಿಯ ಮದ್ದಿಗೆ 
ಬೆಂಕಿತೋರಿಸಿದ ಸಮಯವನ್ನೂ ಅದರ ಆಸ್ಟ್ರೋಟನೆಯು ಕೇಳಿಬಂದ 
ಸಮಯವನ್ನೂ . , , ಪರಿಶೀಲಿಸಿ ಶುದ ವೇಗವನ್ನು ಗಣಿತ 
ಮಾಡಿದರು. (ಭತ. 090), ಬೆಂಕಿ ಬೀಳು-ಬೆಂಕಿ ತಗಲು; ಅಗ್ನಿ 
ಸ್ಪರ್ಶವಾಗಂ : ಹುಖುಮೆದೆಗೆ ಬೆಂಕಿಬಿದ್ದು ಸುಟ್ಟುಹೋಯಿತು (ಕೂಂ)- 
ಬೆಂಕಿ ಹಚ್ಚಿಸು-ಉರಿಯನ್ನು ಉಂಟುಮಾಡು : ಬೆಂಕಿಹಚ್ಚಿಸುತಿನ್ನು 
ನೀರಿಗೋಡಾಡುವಿರೆ? (ಜರ: ೪0-60) - ಬೆಂಕಿ ಹಚ್ಚು ಬೆಂಕಿ ಹಚ್ಚಿಸು : 
ಕಾಜಿ ಬೆಂಕಿಹಚ್ಚಲು ಹೈಗೈ ಮಾಡಲಿಲ್ಲ (16%: ೩). ಬೆಂಕಿಹತ್ತು ಎ 
ಉರಿತಗಲು; ಹತ್ತಿಕೊಳ್ಳು : ಗಡ್ಡಕ್ಕೆ ಬೆಂಕಿಹತ್ತಿದಾಗ ಬಾವಿ ತೋಡಲು 
ಹೊರಟರು (ಣರ). ಬೆಂಕಿ ಹಾಕು. ಬೆಂಕಿ ಹಚ್ಚಿಸಂ : ಅವರೆ ಮನೆಗೆ 
ಬೆಂಕಿ ಹಾಕಿ ಉರಿಸಿಬಿಡುತ್ತೇನೆ (ರಳ. ೨೬). 
[ದೇ.॥ ತಮಿ. ವೆಕ್ಕೈ; ಮಲ. ತೆಲು, ವೆಳ್ಳ; ತುಳು. ಬೇಂಕೆ] 
ಬೆಂಕೆಗಣ್‌, ಬೆಂಕಿಗಣ್ಣು (ನಾ). ಜ್ವಾಲೆಯನ್ನು ಸೂಸುವ ಕಣ್ಣು; 
ಅಗ್ನಿಯನ್ನು ಕಾರುವ ನೇತ್ರ: ಈಶನ ಬೆಂಕೆಗಣ್ಣ ಬಾಂಧವನೆನೆ ಶೌರಿ 
ಮರ್ದಿಸಿದನಪ್ರತಿಮಮ್ಲರೆನಿಪ್ಪ ಮಲ್ಲರಂ (೩. ೬-೬4): ಆ ದಾವಾಗ್ನಿ 
ಬೆಂಕೆಗಣ್ಣಳೆನೆ ಸಿಡಿದೇಳ್ವ ಕೆಂಗಿಡಿಗಳಿಂ ಸೂಸಿದುದು ತೋರ ತಾರೆಯ 
ಕೆಂಡಧಾರೆಯಂ (ಶ್ರೀಶ. 034-೩33). ಬೆ 2 ಕೈ ಪಂಚುಗಳನೆ. 
ಬೆಂಕಿಗಣ್ಣು ನೆಂಜೊಟ್‌ವಾಯ ಗೋದಣೆವಲ್ಲ ಭೂತಗಳ್‌ ಮಂಜುಳವೆನೆ 
ನೆಗಹಿದುವು (ಲೋಹತ- 3೯-೨೦): [ಬೆಂಕೆ + ಕಣ್‌] 
ಬೆಂಕೆವೆಟ್ಟು (ನಾ). ಕುದಿಯುತ್ತಿರುವ ಲಾವಾರಸವನ್ನು ಉಗುಳುವ 
ಬೆಟ್ಟ; ಅಗ್ನಿಪರ್ವತ:  ಬೆಂಕವೆಟ್ಟುಗಳೋಕರಸಿದುವು ಭಯಂಕರ 
ಯುಗಾಂತಕದ್ರಾವಾಗ್ನಿಯಂ (ಶ್ರೀರಾಮಾ. 604-0೯೬): 
[ ಬೆಂಕೆ + ಬೆಟ್ಟು (- ಬೆಟ್ಟ) ] 
ಬೆಂಕೊಳ್‌ "ಬೆಂಗೊಳ್‌' ನೋ. 
ಬೆಂಕೊಳಿಸು (ಕ್ರಿ). ೧. ಹಿಂಬಾಲಿಸುವಂತೆ ಮಾಡು; ಅನುಸರಿಸುವಂತೆ 
ಮಾಡು : ಹರಣಮಂ ಕೂಡಿಕೊಂಡಿರ್ಪಿನಂ ತಳ್ತಿರದಾತ್ಮಪ್ರಾ ಣಮಂ 
ಬೆಂಕೊಳಿಸಿ ಬೆರಸಿದೈ (ವೃ. ೨೫-೩೦). ೨. ಬೆನ್ನು ತೋರಿಸುವಂತೆ 
ಮಾಡು: ಓಡಿಹೋಗುವಂತೆ ಮಾಡು: "ಆಹವದೊಳು ... 
ಸಾಹಸದಿಂ ಪಡರ್ಮಿಡಿಸಿ ಬೆಂಕೊಳಿಸಿದ ಸೋಹಿಲ್ಲದಂತೆ೨ಟುವೇಳಿ (ಗೂನ್ಮುತ. 
೬-೦೦). [ಬೆ-ಕೊಳ್‌ (೬ ಬೆಂಗೊಳ್‌) 4 -ಇಸ್ಕು] 
ಬೆಂಕೊಳು "ಬೆಂಗೊಳ್‌' ನೋ. 
ಬೆಂಗಟೆ (ನಾ). ಮನೆಯ ಮೇಲೆ ಹೆಂಚು ಹೊದಿಸಲು ಸಿದ್ಧಪಡಿಸಿದ 
ಬಿದಿರಿನ ತಡಿಕೆ: ಕಾಣಿಸುತ್ತಿದೆ ಬಿಡಾರದ ಬೆಂಗಟೆಯಿಂದ ನೇತಾಡುತ್ತಿದ್ದ 
ಪಿಜಿಣನ ನಿಶ್ಚಲ ಕೃಶ-ಕಳೇವರ! (ಮಂಕು. ೪೬). [?) 


ಜೆಂಗಡ್ಕೆ 


ಬೆಂಗಡೆ (ನಾ). ೧. ಬೆನ್ನಿನ ಭಾಗ; ಹಿಂಭಾಗ: ಹಿಂಬದಿ: ಹೊಂ 
ಗೆಜ್ಜೆ ಬಿಡಯವಿಲ್ಲದ ಹೊನ್ನಂಡೆಗಾತಿಯರು ಬೆಂಗಡೆಯ ಸಾರಿದರು ರುಕ್ಮಿಣಿ 
ಯ (ಶೋಶಕ- ೦೪-೬): ೨. ಹಿನ್ನೆಲೆ: ಆಡುವ ಮಾತಿನ ಬೆಂಗಡೆಯಲ್ಲಿ 
ಏನೋ ಅಪೂರ್ವರಹಸ್ಯ ಹುದುಗಿದೆ (ಒ॥ರ- ೨೦). ೩. (?). 
ರನ್ನನ ಪೆರ್ಫೊಡರ್ಗಳೊಳಿಗಳಳವಟ್ಟು ಬಿತ್ತರಿಪ ಮುತ್ತಿನ ಬೆಂಗಡೆಗಳ್‌ 
ಪೊದಟ್ಜು ಶೋಭೆಗೆ ನೆಲೆಯಾಗಿ ಕಂಗೊಳಿಪುದು (೫ೀಕ್ಕ- ೩-೦೨೦) 

(ಬೆಂ, ( ಬೆನ್‌) 4 ಕಡ್ಮೆ] 

ಬೆಂಗಡೆ (ನಾ). ದೋಣಿಯನ್ನು ನಡೆಸುವ ಹುಟ್ಟು: "ಅರಿತ್ರಂ, 
ಕೇನಿಪಾತೇಃ -ನಾವೆನಡೆಸುವ ಹುಟ್ಟಿನ ಹೆಸರು. ಬೆಂಗಡೆಂದು ಎಂಬರು” 

[ಬೆಂ (ಆ ಬೆನ್‌) * ಗಡೆ, (ಎಗಟ್‌)] 

ಬೆಂಗದನಾಥ (ನಾ). ಒಬ್ಬಾತನ ಹೆಸ! ಸತ್ಮಶೌಚಶೀಲಾಚಾರಸಮ್ಮನ್ನ 
ಬೆಜ್ಜದನಾಥ ಶ್ರೀಮತ್‌] ಪ (ಒಕೆ. ಸ, ಕೋಲಾರ 


ಬೆಂಗದಿರ - "ಬಿಸುಗದಿರ' 
ಬೆಂಗದಿರು “ಬಿಸುಗದಿರ್‌' 
ಬೆಂಗದಿರುಗಲ್‌ (ನಾ). ಸೂರ್ಯಕಾಂತ ಶಿಲೆ ; ಸರಸಿಜಾಳಿಯೊಳು 
ನೋಟಂ ಪತಿವಿರೋಧಕರೊಳುಅಕಿ ಚಿಂತೆ ಪಂಂಸುಲಾಪಂಕ್ರಿಯೋಳ್‌ 
ಸುಯ್ದೆಂಗದಿರುಗಲ್ಲೊಳಂ ತಾಪ ವಿಕಳತೆಯುಲೂಕದೊಳ್‌ (ಕಂ: 


ನೋ 


33-0) [ಬೆಂಗದಿರು (<ಬಿಸುಗದಿರ್‌) + ಕಲ್‌] 
ಬೆಂಗರೆ (ನಾ). (ಕರಾ) (ಬಿಳಿಯ ಮರಳಿನ) ಕಡಲಿನ ಕರೆ; 
ಸಮುದ್ರದ ದಂಡೆ: ಹೊಳೆಯಿಂದಂ ಬಡಗಲು ಬೆಂಗರೆಯಿಂದಂ 


ಮೂಡಲು (೩392-06೩೦. ಉಂ. ೩೮-೦೪; 1396); ಬೆಂಗರೆಯ 
ಮೇಲೆ, ಕಡಲುಗಾಳಿಗೆ ಮುಖ ಒಡ್ಡಿ, ನಡೆಯುವುದು ಸಣ್ಣ ಆಟವಲ್ಲ 


(6.6ರು. 4): ಬೆಂಗರೆ ಮನೋಹರವಾಗಿ ತೋರುತ್ತಿತ್ತು (ಕೂಸ. ೬೨). 
[+-ತುಳು. ಬೆಂಗರೆ. ಬೆಂಗ್ರೆ) 
ಬೆಂಗಲ್‌ 'ಬಿಸುಗಲ' ನೋ. 


ಬೆಂಗಲ (ನಾ). ಸುಟ್ಟ ಮಡಕೆ ; ಬೆಂದ ವಂಡಕೆ : ಬೆಂಗಲ, ಬೆಂಗದಿರ”; 
ಬೆಂಬೊಳಲೆ, ಬೆನ್ನೀರ್‌' (ಕಳುದ- ನ. ೦೬ ಶ್ರಯೋ). 
[ಬೇ (ಎ ಬಿಸಿದು) -- ಕಲ್ಯ) 
ಬೆಂಗಲ್ಲಿ  "ಬೆನ್ನಲ್ಲಿ' ನೋ. 
ಬೆಂಗಳೂರು 
ಬೆಂಗಜಿ (ನಾ). ಬೆನ್ನಿನಲ್ಲಿ ನಾಟಿರುಷ ಬಾಣ: ನೂಂಕುವದ್ಮನಾಯು 
ತಮವನೀಶ ಕಂತುವಿಸೆ ನಟ್ಟು ತಂಜುಂಗಿದ ಬಾಣಜಾಲದೀ ಕ್ಷಿತಿಗೊಲಗಿತ್ತು 
ಬೆಂಗಿಗಳುಣ್ಮದ ಕೂರ್ಮಸಮಾಜಮೆಂಬಿನ: (ಕುಸುತಾ, ೦೧-೬೦). 
(ಬೆಂ, (-ಆಬೆನ್‌) + ಗಜ] 
ಬೆಂಗಾಡು, ಬೆಗ್ಗಾಡು. ಬೆಳ್ಕಾಡು (ನಾ). ೧. ಸುಟ್ಟುಹೋದ 
ಕಾಡು: ಅಗ್ನಿಸ್ಪರ್ಶವಾದ ಅರಣ್ಯ : ಕಾಳ್ಮಿಚ್ಚಿನಿಂದ ಆ ಪ್ರದೇಶವೆಲ್ಲ 
ಬೆಂಗಾಡಾಗಿದೆ (60). ೨. ಬೆಳೆ ಬೆಳೆಯದ ಪ್ರದೇಶ: ಬರಡುಭೂಮಿ: 
ಸುಮಾರು. ಇಪ್ಪತ್ತು ಮೂವತ್ತು ಹಳ್ಳಿ ಬಂಗಾಡು ಸುಂಟಿಃಕೊಪ್ಲಾಗಿದೆ 
(ತುಟ್ಕತ, ೦೬೨) : ಐದು ವರ್ಷಗಳೊಳಗೆ ೧೫ ಚದರಮೈಲ ವಿಸ್ತೀರ್ಣ 
ಬೆಂಗಾಡಾಗಿ ಬೀಳುಬಿದ್ದಿತು (ಜಸುಕೂ. 33)- ಬೆಗ್ಗುಡು ೨. ಬೆಗ್ಗಾಡು 
ಮೊರಡಿಯಲ್ಲಿ ಹಸುರೆರಚುವೆ ನೂರುಹೊಂಗೆಯ ನೆಳಲ ತಂಪನೀವೆ 
(್ರಾ|0- 0೦-೦). ಬೆಳ್ಳಾಡು. ೩. ಹೆಣವನ್ನು ಸುಡುವ ಜಾಗ; 
ಶ್ಮಶಾನ ; ಆಕೆಯಂ ಬೆಳ್ಕಾಡೊಳ್‌ ಮಸಣದೊಳ್‌ ಕೊಂಡುಪೋಗಿ! 
(ಸತ್ನಾ, 9೦೨-0). [ಬೊ ( ಎ ಬಿಸಿದು) - ಕಾಡು] 


೬೫೫೬ 


ಬೆಂಗುಳೊರ್‌ 


ಬೆಂಗಾಣ್‌ (ಕ್ರಿ). (ಇತರರು ತನ್ನ) ಬೆನ್ನನ್ನು ಸೋಡು ; ಓಡಿಹೋಗಂ 
ವುದನ್ನು ಕಾಣು: ಪಚ್ಚವಡಂ ಬೆಂಗಾಣದ ನಿಚ್ಚಟಗಲಿ ಮನಹ ಬಿಟ್ಟಿ 
ದೇವಂ (ಎಕ. ೫11, ತಕ್ಕತಾ- ೨೯-೦೯ ; 1149), [ಬೆಂ] (<ಬೆನ್‌) ಕಾಣ್‌] 

ಬೆಂಗಾಣಿಸು (ಕ್ರಿ). ಬೆನ್ನನ್ನು ತೋರಿಸು; ಹಿಮ್ಮೆಟ್ಟು ; ಓಡು: 
ಕಾಣುತ ಬೇಡರ ಪಡೆ ಹೆದೆವಿಲ್ಲಿಗೆ ಬಾಣವ ಹೂಡಿ ಬೊಬ್ಬಿ ಅದು ಹೂಣಿಃ, 
ಕವಿದೆಸೆಯಲು ಮಥನನು ಬೆಂಗಾಣಿಸಿ ಮರಳಿದ ಪುರಿಗೆ (ೀವಂಸಾ9- 0-3೪). 

[ಬೆಂ, (-ಆಬೆನ್‌) ಕಾಣಿಸು] 

ಬೆಂಗಾಪು. ಬೆಂಗಾಡು (ನ್ಯಾ. ಬೆನ್ನಿನ ಹಿಂದೆ ಇದ್ದು ಕಾಯಂವುದು ; 
ಬೆಂಗಾವಲು; ಅಂಗರಕ್ಷಣೆ : ಆ ಕುದುರೆಯ ಬೆಗಾಪಿನ ದಕ್ಕಡದ 
ಗಂಡುಗಲಿಗಳ ಗಂಡಂ ರಾಘವಾವರಜನೆನ್ನನಿಂತು ಪೆ: 
03-0೬) ; ಬೆಳ್ಳಿಯ ಕಟ್ಟಿನ ನೇಜೆಯದವರು (ಭರ್ಜಯ ಬೇಗಾಪಿ 
ನವರಿಗಾಗಿ ಬರುತ್ತಿದ್ದರು (ಕರ೯೫. ೩4). ಬೆಂಗಾಹು : ಸೈಂಧದನ 
ಬೆಂಗಾಹಿನ ಭಟರು ಭಾಂಣೆಯಲೊದಗಿದರ: (ಸುಣ್ಣ: 23-40). 

[ಬೆಂ (ಎಬೆನ್‌) - ಕಾಪು] 

ಬೆಂಗಾರ್‌ (ನಾ). ಕಾರ್ಗಾಲದ ಅನಂತರದ ಸಮಯ: ಅಂಗಯನ್ಮುಂ 
ಗಯ. ... ಬೆಂಗಾರ್‌ ಬೆಂಬಿಸಿಲಿವ ಸೈಯಾಭಾವಾಖ್ಯಂ (ಜು. ನ 
0೬೬ 980), [ಬೊ ( ಬೆನ್‌) -- ಕಾರ್‌) 

ಬೆಂಗಾರಿಸು (ಕ್ರಿ). ಸುಡು; ತಾಪಗೊಳಿಸು: ಅಡಗಿದಳು ಕಡುಮೋಪ 
ಮನವನು ಹಿಡಿದು ಬೆಂಗಾರಿಸುತ ಕಾಂತೆಯ ನುಡಿಯು ಬಂಧನವಾಗಿ 

0. (ase. ೨6-೩೬) . [ಬೆಂ (ಆಬಿಸಿದು) 2. ಗಾರಿಸು) 

ಬೆಂಗಾಲ್‌ (ನಾ). ಕಾಲಿನ ಹಿಂಭಾಗ : ಹೆಜ್ಜೆಯ ಹಿಂಭಾಗ : ಅನ್ಮಯಾ 
ಭಾವಕ್ಕೆ , . . ಬೆಂಬಿಸಿಲ್‌, ಬೆಗಾಲ”, ಬಯ್ಲಿರುಳ್‌ (ಕರರ, ನ- ೦೬ 
ಶ್ರಯೋ).- [ಬೆ:, (ಬೆನ್‌) 4 ಕಾಲ] 

'ಬೆಂಗಾವಲ್‌, ಬೆಂಗಾವಲು. ಬೆನ್ನುಗಾವಲು (ನಾ). ಇ ಬೆಂಗಾಪು : 
ಜನ್ನಗುದುರೆ ಬೆಂಗಾವಲ್ಫೆ ಸೈನ್ಶಸಾಗರ ಸಹಿತ , . . ಪೊರಮಟ್ಟು 
(ತ್ರಾಂಗ- ೩೦-೦೯9) - ಬೆಂಗಾವಲು : ಬೆಂಗಾವಲಾಗಿರ್ದ ಪಟುಭಟ 
ರ್ಮಾಟ್‌ದ ತುರಂಗಯುಗಮಂ ಕಾಣದೈತಂದು (4m. ೨6-೬); 
ವಸ್ತು ಒಡವೆ ಆ ಕುಟುಂಬದ ಬಿಂಗಾವಲಿಗೆ ನಿಂತವು (ಅಕ. ೪೩). 
ಬೆನ್ನುಗಾವಲು : ರಣೋತ್ಸಾಹವುಳ್ಳ ಅರ್ಜುನನೂ ಮಹಾಒಲನಾದ 
ಭೀಮಸೇನನ ಬೆನ್ನುಗಾವಲಾಗಿರಲು (ಕಣಣ, ೨೨೪)- 

(ಬೆಂ, (ಬೆನ್‌) 4 ಕುವಲ್‌] 

ಬೆಂಗಾವಲು "ಬೆಂಗಾವಲ್‌' ನೋ. 

ಬೆಂಗಾಹು 'ಬೆಂಗಾಪು' ನೋ. 

ಬೆಂಗಾಳು (ನಾ). ಬಿಸಿಯಾದ ಕಾಳು: ಒಂದು ಹಿಡಿ ಜೀರಿಗೆಯನ್ನು 
ನಸುಗೆಂಪಾಗಿ ಹುರಿದು ಬೆಂಗಾಳಾಗುವ ಹಾಗೆ ನೀರ ತಳಿದು (ಸಳನೈ, ೦30). 

[ಬೆಂ] (ಎಬಿಸಿದು) + ಕಾಳ್ಕು (ಕಾಟ) 

ಚೆಂಗಿ 'ವೆಂಗ್ಕಿ' ನೋ. 

ಬೆಂಗಿಮಂಡಳ (ನಾ). ಒಂದು ದೇಶದ ಹೆಸರು ; ವೆಂಗಿನಾಡು : 
ಮಳಯಾಚಳ ಹಮಗಿರಿಸೀಮಾವನಿತಳ[ಕೆ] ಬೆಂಗಿಮಂಡಳದೊಂ* 


ಸ್ಲಿದಂ (ಉನಪಿಕ್ಕ. 


ಆ 


ವಗಮೆ ತನಗದೊಂದೂರ್‌ ನಾಮದೊಳಂ ವೆಂಗಿಪೆಚು (ಕೃಶ. ೧೪-೪೦). 
[ಬೆಂಗಿ (ಆವೆಂಗ್ಟಿ) 4 ಮಂಡಳ (= ಮಂಡಲ)] 
ಬೆಂಗುಡಗಿ (ನಾ). ಗೊಂದಲ; ಗಜಿಬಿಜಿ: ಏನು ಸಬಾನೋ ಸಬಾ. 


40 


ಪಕ್ತ ಬೈಗೋಳು --ಬಡದಾಟ--ಬೆಂಗುಡಗಿ ! (ಸಾರಂ. ೯೩)- 
ಬೆಂಗುಡು 'ಬೆಂಗೊಡು' ನೋ. 

44 |ಬೆಂಗುಳೂರ್‌, ಬೆಂಗಳೂರು (ನಾ). ಒಂದು ಊರಿನ ಹೆಸರು: £. 

ಕರ್ನಾಟಕದ ಈಗಿನ ರಾಜಧಾನಿ: ಶ್ರೀಮತ್‌ ನಾಗತರನ ಮನೆವಗತಿ 


[?) 


ಬೆಂಗೂನು 


ಫೆರ್ನ್ವೊಣಸೆಟ್ಟಿ ಬೆಂಗುಳೂರ ಕಾಳೆಗದೊಬಳ್ಳಾಗತರನ ಮಗಂ ಬುಟ್ಟ ಸ್ಪಿಣಪತಿ 
ಸತ್ತ್ವಂ (ಇಳ. 2% (3), ಶೆಂಗಳೂ, ೦೪೨-೪ ; ಸು. 850). ಬೆಂಗಳೂರು : 
ಬಳಲಾಪುರ ಬೆಂಗಳೂರು ಕೋಳುಲದಿಳೆಯಾಣ್ಮರುಜಕ ಕಂಗೆಟ್ಟು ತಳತಂತ್ರವ 
ನೀಗಿ ತಮ್ಮಯ ಪುರಗಳ್ಳಿ ತಳುವದೆ ಸರಿದರು (ಕಠ, ೩-9) ; ಭಗವನ್ನ 
ಗಿರಿ ಗೋಸಾವಿ ಬೆಂಗಳೂರು ವಳಗಡಿ ಬೇಗೂರುತಾಲ್ಲೂಕು ಪೈಕಿ 
ತಾವರೇಕಿರೆಗ್ರಾಮಕ್ಕೆ ಪೂರ್ವವಿಕ್ಕಿನಲ್ಲಿಯಿರುವ. ಧರ್ಮಾದೀಕ್ಷಿತರ 
ಭಟಮಾನ್ಯದ ಹೊಲ ಖ ೧-೦-೦ (ಎ6. 1x, ವೆಗಳೂ, ಆ: 1853)- 
[? + mo] 

ಬೆಂಗೂನು (ನಾ). ಬೆನ್ನಿನ ಬಾಗು, ಡೂಗಂ : ಮಿಗೆ ಕಾಸಿ ತಿರ್ದಿದಂತೆ 
ವೊಲಗಲದ ಬೆಂಗೂನುಮಳಿಯೆ ಸಸಿನಂದಳೆದಾ ಜಗತೀಪತಿಯಂಗಂ 
ಪೊಗರುಗೆ ಸೌಂದರ್ಯಮನೆ ತಾಳ್ಗು ಕಂಗೊಳಿಸಲೊಡಂ ತಂ. ೬೪೨೮೩). 

[ಜೆಂ (ಬೆನ್‌) 4 ಕೂನ್ಯು (ಎಕೂನ್‌)] 

ಬೆಂಗೆಡಿಸು (ಕ್ರಿ). ಹಿಂದಕ್ಕೆ ಓಡಲು ಅವಕಾಶವಿಲ್ಲದಂತೆ ಮಾಡು : 
ಅಹಿತರ್ಕಳು ಅಚ್ಚ ಕೈರಿಯೊಳೊಡನೊಡನೆ ಕಂಗೆಡಿಸಿ ಬೆಂಗೆಡಸಿ ಕೊಚ್ಚಿ 
ಕೊಯ್ದು (ಕಂ. ೪೯-೪). [ಬೆಂ (ಬೆನ್‌) + ಕೆಡಿಸ್ಕು) 

ಬೆಂಗೊಡತಿ (ನಾ). ಬೆನ್ನಿನಲ್ಲಿ ಧರಿಸಿರುವ ಕೊಡತಿ: ನಡೆದುದಲ್ಲಿಂ 
ಮೇಲೆ ನೆಲ ದಡದಡಿಸಲಾನೆಗಳಂಕುಶದ ಬೆಂಗೊಡತಿಗಳ ಬಲುವೊಯ್ಲ 
ಬೊಬ್ಬೆಯ , , , ಕಳಕಳಿಕೆ ಕೂಗಿಡೆ (ತೊರರಾ- 8 -೭-೦೦)- 

[ಬೆಂ] (ಬೆನ್‌) 4 ಕೊಡತಿ (-ಕೊಡಂತಿ)] 

ಬೆಂಗೊಡು, ಬೆಂಗುಡು, ಬೆನ್ನುಕೊಡು (ಕ್ರಿ). ೧. (ಯುದ್ಧದ| 

ಶತ್ರುಗಳಿಗೆ) ಬೆನ್ನು ತೋರಿಸು; ಸೋತು ಓಡು: Pies | 
« ಬೆಂಗೊಟ್ಟುದೆಂದುಂ , , , ಪಾರಗೆಯ್ಕೆಂದುಂ-ಈ ೧೩ ಅಪ 
ಸರಣಕ್ಕೆ ಪೆಸರ್‌ (ಕಟಾ, ೩೨-೬೫) ; ಕಾಮನೃಪಾಳನೋಡಿದನವಂ 
ಬೆಂಗೊಟ್ಟು. ಕಾಳ್ವಟ್ಟೆಯಿಂ (ಎ9. ೫೫, ೦೨-3೬; 116); ಮುನಿವರ್ಗೆ 
ಬೆಂಗೊಡದ ದೆಸೆಯೊಳತಿಲೋಭಿ ದುರ್ಜನರ ಮಾತಂ ಕೇಳದೆಡೆಯೊಳತಿ 
ಮೂರ (ಶತ: ೨-೦೭) ; ನಡುಗಿ ಸಂಗರಭೀತಿಯಲಿ ಬೆಂಗೊಡುವ 
ನಾಯಕವಾದಿಗಳ ವಂಗಡವ ನೋಡುತ ಮಣಿಯ. ಚಕ್ರವ ತೆಗೆದನಸುರಾರಿ 
(ಕುಠ್ಶಾರ್ರೋ- ೦-98). ೨. (ಬೆನ್ನನ್ನು ನೀಡಿ) ಆಧಾರವಾಗು ; 
ಆಶ್ರಯವಾಗು ; ವೃಂದಾರಳರಾದಿಯಾದ ರಾಕ್ಷಸರಾಜರೊಂದಾಗಿ ಸೊದೆ. 

ಗಡಲ್ಲಡೆಯ ಮುಂದರಗಿರಿ ಮುಳುಗಿದಡೆ. ಕಚ್ಚಪರೂಪಿನಿಂದ ಬೆಂಗೊಟ್ಟಾತನೀತ. 
(ಕೋಕ. ೩೩-೨೩), ಬೆಂಗುಡು ; ೧. ಪೊಳೆದಿಂದುಗಳ್ಳಿ ಬೆಗುಡೆ 
ಮೊಳಿದುವು ಬೆನ್ನಿಂದಮೆರ್ದೆಗೆ ಕವಿರ್ದುಜುಗಲೆನಲ್‌ ತೊಳೆಗಿದುವು 
ಮದನಶಿಖಿ ವಿಷೃಳಹೃದಯನ್ಯಸ್ತಹಸ್ತನಖದೀಧಿತಿಗಳೆ (ಗವ: ಟ್ರ; 
ಕೋಡೇಟ್‌ಂಗೆ ಮಾಲೂನೆಗಳ್‌ ರಣದೊಳ- ಬಂಗೂಡೆ ಜೋದರೆಚ್ಚ ಪಲವುಂ 
ನಾರಾಚದೇಲಿಂಗೆ ಬಲ್ಲಣಿಗಳ್‌ ಬೆಂಗುಡೆ. (ತಂರಾಮಾ- ೦೩-50). ಬೆನ್ನು 
ಕೊಡು; ೧. ಅವರು ಬೆನ್ನುಕೊಡಲಾಗಿ ಬೆನ್ನಟ್ಟಿ ಹೊಸಕೋಟಿವೇಟಿ 
ವಳಗೂ ಹೊಕ್ಕು ಕಡದು ಬಹುಜನಕ್ಕೆ ಜಖಂ ಮಾಡಿ ಬೆಂಗಳೂರಿಗೆ 
ಬಂದು ದಾಖಲಾದರು (ಕೈರಕೆ. ೪). [ಬೆಂ (ಎಬೆನ್‌) + ಕೊಡು] 

ಬೆಂಗೊಳ್‌, ಬೆಂಕೊಳ್‌, ಬೆಂಕೊಳು, ಬೆಂಗೊಳಂ (ಪಿ): ಬೆನ್ನಟ್ಟು, 
ಹಿಂಬಾಲಿಸು ; ಅನಂಸರಿಸಂ ; “ಬೆಂಗೊಳ೯--ಅನುಧಾವನೇ (ಬೆನ್ನ ಟ್ಟು)” 
(೬8ರ) ; ಬೆಳ್ಳೆರೆಲೆಯಂ ಬೆಂಗೊಂಬಂತೆ ತಗುಳ್ಳು (ರರ್ನಾಮ್ಮ- ೪-೨೩೨). 
ಬೆಂಕೊಳ್‌ : ಆ ಅರಸು ಬನ್ನು ಎಳಬ್ಬೆನಾಯ: ನಟ್ಟಪೋಗೆ ಬೆಂಕೊಣ್ಣು 


ಕೃಳಿಕ್ಕಾಟ್ಟಿಯೊ ಕಾದಿ ಸತ್ತಂ (4. ೫೫, 96 ; ೫90); 
ನಿನ್ನನುಬುಗಿಸಲುಮಾಜಿಯೊಳೆನ್ನಂ ಬೆಂಕೊಂಡು ಕಾದ: ಗಳ್‌ ೬, 
ಬೀರರ್‌ ಬೆನ್ನಿತ್ತುದನಿನಿಸು ನೋಡ (ಬಕಣ. ೩೬); ಕ್ರೂರ 


ಮೃಗಂಗಳದಂ ಕಂಡು ಬೆಂಕೊಂಡು (1644: 3೬೦-0): ಬೆಂಕೊಳು : 


೬೫೫೭ 


15 


ಬೆಂಚೆ 


ಕೆಲರು ಹೂಗೊಂಚಲಿನ ತುಂಬಿಯ 
೦೯೫೪); 


» ಬಳಗವನು ಬೆಂಕೊಂಡರು (ಕಪ. 

ಬಿತ್ತರದೊಳೊತ್ತರಿಸಿ ಹರಗಣಂ ಸುರಗಣವ ಬೆಂಕೊಂಡುದು 
(ತೆಡಿಪು- 40-5೩). ಬೆಂಗೊಳು : ಹಲವು ಪರಿಯಲಿ ಬೇಡಿ ಬೆಂಗೊಳುವ 
ಹದನಿಲ್ಲ ಮನಸಿನೊಂದೇ ಪೂಜೆ ನಿನ್ನ ಸೇವನೆಗೆ (ಕಂ, 000-ಬ). 

ಬೆಕೊಳ್ಳನ ಕೋಲ್‌ - ಭೂಮಿಯನ್ನು ಅಳೆಯುವ ಒಂದು 
ಬಗೆಯ ಕೋಲು..-ಗಳೆ : ಸಿ[ರಿ]ಗಳಬ್ಬೈ[ಯೂ] ಕೆಜಸಿಯಿಂ ಪಡುವಲು 
ಬೆಂಕೊಳ್ಳನ ಕೋಲಲು ಬಿಟ್ಟ ಶ್ರಿ ಕೆಯಿ ಮತ್ತರು ಹತ್ತು 2೩ (xxv, 
ಓ೩-30; 114); ಮೂಡಲು ಹದಿಮೂಜು ಗೇಣ ಬೆಂಕೊಳ್ಳನ ಕೋಲ 
ಮತ್ತರು ನೂಜಿ (3. 11, 0೨-೫೫ ; 1134). 
(ಬೆ (ಎಬೆನ್‌) 4 ಕೊಳ್ಳ) 

ಬೆಂಗೊಳು :ಬೆಂಗೊಳ್‌' ನೋ. 

ಬೆಂಗೋಡೆ (ನಾ). ಹಿಂಬದಿಯ ಗೋಡೆ : ಹಿಂಭಾಗದ ಭಿತ್ತಿ ; 
ಗಗನದೊಳಗೆ ಬಂದು ನೃಪನ ಬೆಂಗೋಡೆಯೊಳಗಣಾದಿಜಿನಬಿಂಬಕ್ತಿದಿರ 
ಗಗನಪುರುಷ ಸಿದ್ಧಬಿಂಬಗಳಿಗೆ ಕೈಯ ಮುಗಿದಿಳದರು ಗಮಕದೊಳು 
(8. 04-010). (ಬೆಂ (ಬೆನ್‌) 4 ಗೋಡೆ] 


|ಚೆಂಗೋಲು (ನಾ) ಬೆನ್ನಿಗೆ ಹೊಡೆಯಲು ಎತ್ತಿರುವ ಕೋಲು: 


೩8 


ಜಗದ ಜಂಗುಳಿಗೆ ಬೆಂಗೋಲನೆತ್ತಿ ಕಾಡಿತ್ತು ಮಾಯೆ (ಕುಠಾರೇ, ಠಿ 
೬-೨೬). [ಬೆಂ, (ಬೆನ್‌) + ಕೋಲ್ಕು (ಆ ಕೋಲ್‌)] 
ಚೆಂಚ : ಬೆಂಚೆ' ನೋ. 
39|ಬೆಂಚಗೆ (ನಾ). ಒಂದು ಬಗೆಯ ಪಕ್ಷಿ: ಬೆಳುವ ಬೆಂಚ [ಗಣ ಜೆ)ಗ 
* ಮಡಗೊಳಲೆ ಮುಖ್ಯವಿಹಂಗವಿವೆ ವೈದೇಹಿ ನೋಡು (ತೊರರಾ, 


8-೦-೩೩) - [?] 
ಬೆಂಚಿಯಹಂಬು (ನು). ಒಂದು ಬಗೆಯ ಬಳ್ಳಿ: ಬಾಗಿಲಲ್ಲಿ ಕಟ್ಟಿದ್ದಿ 
ತ್ತೊಂದು ಬಲುಗೋಡಗಕ್ಕೆ ಬಾಯ ಅಣಲಿನ ಸಂದ ಕೂಳು ಉಡಿಯೊಳ 


ಗಳ ಬೆಂಚಿ [೫೫9- ಬೆ]ಯ ಹಂಬು ಹಂಬಿನೊಳಗಳ ಬಹುಧಾನ್ಮದ ತೆನೆ 

(ಳುತುಗುಂ- ಕ. ೨೬6-೦೦೦೭), [? + ಹೆಂಬ್ಕು (ಪರಪ್ಪು) ] 
ಬೆಂಚು (ನಾ). ೧. (ಸಾಮಾನ್ಯವಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು 

ಕೂರಲು ಇರುವ) ಸ್ವಲ್ಪ ಓತ್ತರದ ಕಾಲಿರುವ ಉದ್ಭವಾದ 


ಮಣೆ: ದೊಡ್ಡ ಸೇರದೆ ತೇಲಿ ಮಧ್ಯ ಬೆಂಚು ಹಾಕಿಸಿ ಕೂತ 
(40ಗೊ9- 64) ; ಸಾಕಾದಡ್ಟು ಬೆಂಚುಗಳಿರಲಿಲ್ಲ. ಹಲಗೆಗಳಿರಲಿಲ್ಲ 
(ಕಾಗಕ್ಕ, 4೩). ೨. ಒಬ್ಬರಿಗಿಂತ ಹೆಚ್ಚಾಗಿ ನ್ಯಾಯಾಧೀಶರಿರುವ 


ನ್ಯಾಯಾಸ್ಕಾನ ಮತ್ತು ಇಂತಹ ನ್ಯಾಯುಸ್ಕಾ ನದಲ್ಲಿ ಕೂರಲು 
ಅರ್ಹನಾದ ವ್ಯಕ್ತಿ, ನಾ, ಒಯಾಧಿಪತಿ ದಾವೆಗಳನ್ನು, ವಿಚಾರಿಸುವ 
ಬಗೆ ಏರ್ಪಟ್ಟ ಬೆಂಚುಗಳಲ್ಲಿ ಕೂತುಕೊಳ್ಳಲು ಅರ್ಹರಾದ ಜನರ 
ಪಟ್ಟಿಯಲ್ಲಿ, , . ಹೆಸರುಗಳು ಸೇವಿರತಕ್ಕದ್ದು (ಗಳ. 9೦). 

[+ ಇಂ, Bench] 

ಬೆಂಚೆ, ಬೆಂಚ (ನಾ). ಸಣ್ಣಹೊಂಡ ; ಚಿಕ್ಕ ಜಲಾಶಯ ; ಕುಂಟೆ: 

“ನಿಪಾನಂ, ಉದಪಾನಂ, ವೀ, ಆಹಾವಃಈ ೪ ಬೆಂಚೆ” (ಹಉಯು- 
90೩-೬3); ಪೊಗೊಳೆಂ ತಾವಿರೆಯುೂಂ ಬಕನಿಕರಲುಳಿತಕಲುಷೋದಕ 
ವಿರಳದೊಳಂಜೆ ಬೆಂಚೆಯೊಳ್‌ ವಸಿಯಿಕುಮೇ (ಉನಾ, ೩೦೬) ; ಅಂಚೆ 
ಗಳಿಲ್ಲದ ಬೆಂಚೆ ಬೇಟಮಿಲ್ಲದ ಬೆಲೆವೆಣ್ಗಳಲ್ಲ ಪೆಸ೦ಿಲ್ಲದ ಮಾನಸರಿಲ್ಲ 
ದೆಲ್ಲಿಯುಂ (ಕೊ - ೨೬); ಅರಸಂಬೆಗಳ. ಸಂಚಯಂ ಬೆಂಚೆಗಳೊಳು 
ಸಂಚರಿಸಲು ವಿನೋದದಿಂ (ಸಾರಥ್ಯ. ೦೦-3). ಬೆಂಚ : ಬೆಲೆಯ ಚಿನ್ನಿಗ 
ಬಲ್ಲ ನೆಲೆಯನಂಬಿಗ ಬಲ್ಲ ಮಲೆಯ ಬೆಂಚದಿಂದಟವಂತೆ ಸೂಳೆ ನೆಟ್‌ 
ಹೊಲಬನಟ್‌ದಿಹೆಳು (4ರ. ೦೯೦೬). 

[ದೇ.1 ತೆಲು. ವೆಂಚ] 


ಬೆಂಜನ 


ಬೆಂಜನ (ನಾ). ೧. ನಂಜಿಕೊಳ್ಳುವ ಪದಾರ್ಥ: ಬಾಡಿಸಿಕೊಳ್ಳುವ ವಸ್ತು: 
ನಂಚಿಕೆ : ಬಾಡುಂ ಬೆಂಜನಮುಂ ಕೂಟಂ ರುಚಿಮಾಡುವನಿತಲ್ಲದೆ ತಾಂ 
ಬೇಲ್‌ ತಣಿಪಲ್ಲೆಟಿಕಿಗುಮೆ (ಕೇಪತ0- ೩೬-೮). ೨. [ವ್ಯಾಕ] ಸ್ವರಗಳ 
ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲಾಗದ ವರ್ಣ; 
ವ್ಯಂಜನ: ಯತ್ವಲೋಪಕ್ಕೆ ; ೬ - ವ್ಯಂಜನ-ಬೆಂಜನ (ಕತುದ- ೨6೧ 
ಪ್ರಯೋ): [-ಆ ಸಂ. ವ್ಯಂಜನ] 

ಬೆಂಜನಂಗೆಯ" (ಕ್ರಿ). ಬಾಡಿಸಿಕೊಳ್ಳುವ ಪದಾರ್ಥವನ್ನು ತಯಾರಿಸು; 
ವ್ಯಂಜನಪದಾರ್ಥವನ್ನು ಸಿದ್ಧಪಡಿಸು: ಆತನ ಮನೆಯೊಳರ್ಪಿತಂ 
ಗೆಯ್ವ ಸಮಯದೆೊಳು ನೂತನದಲಾಬೂಫಲದೆ ಬೆಂಜನಂಗೆಯ್ದು 
ಸಾಶಿಶಯದಿಂ ನೀಡಲು (ಸಿರಿ. ೧೦-೪). [ಬೆಂಜನ 4 ಕೆಯ) 

ಬೆಂಡ (ನಾ). ಒಂದಂ ಮನೆತನದ ಹೆಸರಂ (?) : ತುಜುವ ಮೋಲಕ 
ರ್ಕ್ಕೊಳೆ ಬೆಣ್ನರ ಮಾಕಿ ಕಾದಿ ಇಕ್ಕಿಸಿ ಸತ್ತು ಸರ್ಗ್ಯಸ್ತನಾದಂ (ಎಕ. ೫ 
(4), ಮಳಶಾ. ೩೦೭-೨ ; 950)- ಣಿ] 

'ಬೆಂಡಾಡು (ಕ್ರಿ). ಬೆಂಡಿನಂತೆ ಹಗುರವಾಗಿ ಚಲಿಸು, ತೇಲು : 
ಬೆಳ್ಳಿಂಗಳೆಂಬ ಪಾಲ್ಗಡಲೊಳ್‌ ಬೆಂಡಾಡುವ ಚಕೋರಂಗಳಂ ನೋಡುತ್ತಾಂ 
ಮೆಲ್ಲಮೆಲ್ಲನೆ ಬರೆವರೆ (ಉರ್ಮಿ ೫-೦೫ 2)... [ಬೆಂಡು 4 ಆಡ್ಕು] 

ಬೆಂಡಿಗ, ಬೆಂಡುಗ, ಬೆಂಡುಳಿಗೆ (ನಾ). ಒಂದೆ ಬಗೆಯ ಮರ: 
ಹಳ್ಳದ ಪಡುವಣುತ್ತಿನ ಬೆಂಡಿಗದ ತಾಳಿಗೆ ತೆಂಕಣ ನೈಯತ್ಯದ ನಡುವೆ 
ನೆಟ್ಟಿ ಕಲ್ಲು (ಕ. ೫೪. ಮೈಸೂರು. ೧09-46೬; 1674). ಬೆಂಡುಗ ; 
ಕಡವೆ ಬೆಂಡುಗ ಕಾವಮರ ಕಂಚಾಳವು ಎಡವಿಡದಿಹ ಪತ್ರಜೀವಿ . . . 
ಎಸೆದಿಹಪು. (ನೂರೇ೫ಾಂ. ೦-೩೪) ; ಬೆಂಡುಗೆ, ಬೆಂಡುಳಿಗೆ (ಮ್ಮ80. 
(೪-003). ಬೆಂಡುಳಿಗೆ ; ಬೆಂಡುಗ, ಬೆಂಡುಳಿಗೆ, ನಾಯಿಕುಳಿ ಬೋಡು 
೪ಿಕೆಹುಲ್ಲು (ಸ್ಮತಿ. 606)... "ಬಿಂಡಿಗಿ ಹೋ. [?] 

ಬೆಂಡು (ನಾ). ೧. (ಜೋಳ ಮುಂತಾದುವುಗಳ) ದಂಟಿನ ಹಗುರ 
ವಾದ ಒಳಭಾಗ : ಕಾಲಲಿ ಕಟ್ಟಿದ' ಗುಂಡು ಕೊರಳಲಿ ಕಟ್ಟಿದ ಬೆಂಡು 
ತೇಲಲೀಯದು ಗುಂಡು ಮಂಳುಗಲೀಯದು ಬೆಂಡು (8ಸನ.ಜೆ. ೧೦೬-೩೩೦); 
ಬೆಂಡಿರದೆ. ಮುಳುಗಿದರು. ಗುಂಡೆದ್ದು ತೇಲಿದರು . . . ಸಾಲಿಗನು 
ಕೊಂಡದ್ದು ಕೊಡನು (ಸರ್ಶಕ್ಕಿ- ೧೬೬): ೨. ತಿರುಳಿಲ್ಲದಂದು ; 
ಸತ್ತ್ವವಿಲ್ಲದುದು; ಜಡವಾದುದಂ: ಈ ಕಜ್ಜದೊಳ್ನೀಂ ತೊಡರ್ದು 
ಮರುಳೆ ಬೆಂಡಾಗದಿರ್‌ (ಗಳಾಯು. ೯-08): ಬೆಂಡಾಗೆ ಮನಂ ಮೌನಂಗೊಂಡಿರೆ 
ವಲ್ಲಭನ ಮನವನಅ್‌ವಾಗ್ರಹದಿಂ ಮಂಡೋದರಿ ಮಾಣದೆ ಬೆಸಗೊಂಡಳ್‌ 
(ಶಂಕಾನತಿ, ೯-೦೩೭); ತಪನನುಷ್ಠತೆಯಿಂದ ತನುಲತೆ ಬೆಂದ್‌ಗಿ ಲಪನಾಂ 
ಭೋರುಡ ಕೊರಗಿ ಅಪರಾಹ್ಮಕಾಲದಿ ರತಿ ಶಂಬರಾಸುರನುಪವನವನು 
ಪೊಕ್ಕಳೆಂದು (ನೋಷತ, ೯೯): ೩. (ಜೋಳದ ದಿಂಡಿನಾಕಾರದ) 


ಒಂದು ಬಗೆಯ ಸಿಹಿತಿಂಡಿ ; ಅವರು ಮಂಡಕ್ಕಿ . . . ಬೆಂಡು, 
ಬತ್ತಾಸು ಕೆ. ಕರ್ಮಾನ್‌ಸಾಬರು . 
ಮಿಠಾಯಿ, 


ಮಾರಾಟಕ್ಕೆ ತರುಪ್ತಿದ್ದರು (ಶುರೆತು- ೪೬೭). 

ಬೆಂಡು ಬೆಅಗಾಗು, ಬೆಂಡು ಬೆರಗಾಗು ಸತ್ತ 
ಆಶ್ಚರ್ಯಪಡು ; ನಿಬ್ಬೆರಗಾಗು ; ಮಿಡಿವಿಲ್ಲೊಳೆಚ್ಚೊಡೆಡೆಯೊಳ್‌ 
ಪೇಡ್ರೇಕ್ಷುವಂ ತಾಗೆ ಗಂಟೊಡೆದೆತ್ತಂ ರಸಮೆಚ್ಚು ಪಾಯೆ ಪಧಿಕರ್‌ 
ಪೊಕ್ಕೀಂಟುತುಂ ಕೈಯ ಬಾಯಿಡೆಯೊಳ್ಳಾಯ್ಮುಗೆ ಕಂಡು ಬೆಂಡುಬೆಆಗ 
ಪ್ಹರ್‌ ಪಾಮರೀದಕ್ಕೆ ಮಂ (ಕಶಂಪು. ೧-50); ಬಂದವರು: (ಬಡು 
ಬೆರಗಾಗಿ ಬಣ್ಣಗೆಟ್ಸೂ ಬಾಗಿಲೆಡೆಯಲ್ಲಿ ಒಗ್ಗಾಗಿ ನಿಂತು ನಿರೀಕ್ಷಿಸುತ್ತಿರುವರು) 
(ಪುಂತ್ರಕೆ- ೬೪-4) 
[ದೇ,॥ ತಮಿ. ವೆಣ್ಸಿ ತುಳು. ಬೆಂಡ್‌ ಬೆಂಡು, ಜೊಂಡು; ತೆಲು. ಬೆಂಡು] 


೬೫೫೮ 


ಬೆಂಡುಳಿಗೆ 


ಬೆಂಡುಖರ್ಜೂರ (ನಾ). (ಸಾಮಾನ್ಯವಾಗಿ ಮರುಭೂಮಿ ಪ್ರದೇಶ 
ಗಳಿಂದ ಪಿಂಡಿಗಳಲ್ಲಿ ಅಮದಾಗಿ ಬರುವ) ಒಂದು ಬಗೆಯ 
ಖರ್ಜೂರ : ಅವರ ಮನೆಯವರು ಜಾತ್ರೆಯಿಂದ. ಬೆಂಡುಖರ್ಜೂರ 
ವನ್ನು ತಂದಿದ್ದಾನೆ (ಕೊಂ). [<ಸಂ. ಪಿಂಡಖರ್ಜೂರ] 
5 |ಬೆಂಡುಗ “ಬೆಂಡಿಗ' ನೋ. 
ಬೆಂಡುಗರೆ (ಕ್ರಿ). ಬೆಂಡಿನಂತಾಗು; ಸತ್ವವನ್ನು ಕಳೆದುಕೊಳ್ಳು; ನಿಸ್ಸತ್ತ್ವ 
ಗೊಳ್ಳು : ಮದನುದ್ದಂಡದೇವಿಯೊ *. ಪುಂಡರೀಕಾಂಬಕಿಯೊ 
ಯಾಚಲು ಗಂಡರಾರೆಂದೀಕ್ಷದಲಿ ಕಣ್ಣೆಂಡುಗರೆದೊರಗಿದರು ನೃಪಸುತರರ್ಧ 
ಮೂರ್ಛೆಯಲಿ (ರಾಮಾ. ೨೦೬-೩೫); ಬೆಂತೆಯಿಂದ ನನ್ನ ಹೃದಯವು 
ಬೆಂಡುಗರೆದಿದೆ (ಕ್ರೀರಾಶ. 00). [ಬೆಂಡು -(- ಕರೈ (.ಕಣ್ಕಿ)] 
ಬೆಂಡುಗಳೆ (ಕ್ರಿ). ಬೆಂಡಿನಂತೆ ಸತ್ತ್ವಹೀನವನ್ನಾಗಿ ಮಾಡು, -ನಿಸ್ನತ್ತ, 


ಇಡವ 
ಗೊಳಿಸು : ಕಂಡ ಕಡೆಗೆ ನಡೆನಡೆದಳುಕಥೆ ಕಾಲುಗಂಡ ಕರಾಳಿವೆಣ್ಣುಗಳ 


10 


ಅಂಡಲೆದವರೊಳು ಬಳೆದೊಳ್ಳೇಹವ ಬೆಂಡುಗಳೆದು. ಬಿಡಿಸುವುದು 
(gos. 6-೬೭). [ಬೆಂಡು -- ಕಳೆ] 
35|ಬೆಂಡುನೆಗೆ (ಕ್ರಿ).-ಬೆಂಡುಗರೆ : ಆ ರಮಣಿ ಕೃತಕಶೋಕಾಸಾರದ 


ಪೊನಲೊಳಗೆ ಬೆಂಡುನೆಗೆದಿರ್ದುವುದೇಂ ರಾರಾಜಿಸಲಾರ್ತಳೊ ತಿಳಿನೀರೊ 
ಳಗಣ ಚಂದ್ರಕಲೆಯ ನೆಬಲೆಂಬಿನೆಗಂ (ಶಂರಾಮಾ. ೯೩೭); ಕುಮುದ 
ಕೇಸರದ ರಜದೊಳರ್ದ ಚರಣಚಯಮಂ ಕೀಟಲಾಜದೆ ಪಬವಂಡಿ- 
ನೊಳ್ಳೆಂಡುನೆಗೆದು ಪೊರಳು ನರಳ್ಲು ಮೊರೆವ ಮಖ್‌ದುಂಬಿಗಳ ಗಳ್‌ಯಂ 
ಗಿಜ್ಜನೆ ತೆಗೆದು ನೆಗಪಿಯುಂ (ಊನ. 4-30 ನ). ೨. ಬೆಂಡಿನಂತೆ 
ಹಗುರವಾಗಿ ತೇಲು : ಪ್ರಧಾನಿ ಹರಿಯಾತಂ ಪೋಗುತಮೊಂದು ಸರಸಿ. 
ಯೊಳ್‌ ಶಿಲೆಯತುಳಂ ನೀರೊಳೆಗೆ ಬೆಂಡುನೆಗೆದಿರೆ ಕಂಡಂ (ರರ್ಫುಕ. ೩-೫). 
[ಬೆಂಡು 4 ನೆಗೆ) 

ಬೆಂಡುಮಗುಬ್‌ (ಕ್ರಿ). (ನೀರಿನಲ್ಲಿ) ಬೆಂಡಿನಂತೆ ಅಡಿಮೇಲಾಗು; 
ಬೋರಲಾಗು : ಮಡಿಯ ಪೂವಿನ ರಜದಿಂ ವಾಸಿಸಿದ ನೀರ ಕದಡಿಂ 
ದಾಸವದೊಳ್‌ ಸೊರ್ಕಿ ಬೆಂಡುಮಗುಬ್ಬವು ಮಾಂಗಳ್‌ (ಕಕಣ. ೫-೬9). 

[ಬೆಂಡು + ಮಗುಬಟ್‌] 

ಬೆಂಡುವುರ “ಬೆಂಡುವರ' ನೋ. 

ಬೆಂಡುಮರಲ್‌ (ಕ್ರಿ). ಸತ್ತ್ವವನ್ನು ಕಳೆದುಕೆೊಳ್ಳು ; ಜಡತ್ವವನ್ನು 
ಹೊಂದು: ನಿಜಾದಿತಿಯೆಂಬ ಬೇಡಿತಿಗವಂಯ್ವರ್‌ ಮಗಂದಿರ್ಗಮುಣ 
ಲಿಕ್ಕಿದೊಡೆ ತಣಿಖುಂಂಡು ಬೆಂಡುಮರೆಲ್ಲು ಮಅಸುಂದಿದರ್‌ (ಕಂಕಣ 
೩-೪ ನ). [ಬೆಂಡು -- ಮರಲ್‌,] 

ಬೆಂಡುವರ, ಬೆಂಡುಮರ (ನಾ). ಪೊಳ್ಳಾದ ಮರ: ಹಗುರವಾದ 
ಮರ: ಗುಂಡಿಗೆಗೊಡ ಕೊಪ್ಪರಿಗೆ ಡೋಣಿ ಪಣಗೋಲು ಬೆಂಡುವರ 
ಗಳನು ತರಿಸಿ ಮಂಡಲಪತಿ ಸುತರೊಡನೆಳ್ತೆ ರಲು (ಕುಣಸಾಂ. 3೭-000). 
ಬೆಂಡುಮರ : ನರಸಿಂಹನ ಮೈಯಿಂದ ಬೆವರು ಬಸಿದು ಶರೀರ ಬೆಂಡು 
ಮರದಂತಾಯಿತು (ನುಗರೂಂ. ೮೯). [ಬೆಂಡು - ಮರ] 

'ಬೆಂಡುವೂಲ್‌ಸು (ಕ್ರಿ). ಬೆಂಡಿನಂತೆ ಹಾರಿಸು ; ನಿಸ್ಸತ್ತ್ವಗೊಳಿಸಂ; 
ತಿಜೌಕಲ್ಲಾಡುವೆನೋ ಕುಲಾದ್ರಿಚಯಮಂ - . . ಮೇರುವಂ ಪೆಳತೇನೂ 
ದಿಯೆ ಬೆಂಡುವಾಅಸಸುವೆನೋ  ಬ್ರಹ್ಮಾಂಡಮಂ ಪೋಟಕ್ಕಿನೋ 
(ಆಗರ ೩-೩೩)- [ಬೆಂಡು -- ಪಜಸು] 

ಬೆಂಡುವೋಗು (ಕ್ರಿ)- ಬೆಂಡಿನಂತೆ ಹಗುರವಾಗು; ನಿಸ್ಸತ್ತ್ವಗೊಳ್ಳು: 
ಬೆಂಡುವೋದುವೋ ಬಂಡೆ ಎನೆ ಮಹದ್ಕಾ ರದ ಪ್ರ್ರಕ್‌ಶಿಲಾಕಕುದಂಗಳಂ 

ತಬ್ಬಿ ಪಿಡಿದಲುಗಿ ಕಿತ್ತು ಪೊತ್ತೆತ್ತಿದರು (ಶ್ರೀರಾಮಾ: ೫೯0-0೪೬). 

[ಬೆಂಡು 4 ಪೋಗ್ಕು (ಎಪೊಃ)] 


ನೆ 


ನೋ. 


೩೮ 


30 


35 


40 


46 


ಬೆಂಡುಳಿಗೆ *ಬೆಂಡಿಗ' 


ಚೆಂಡೆ 


ಬೆಂಡೆ (ನಾ). ಒಂದು ಬಗೆಯ ಗಿಡ ಮತ್ತು ತರಕಾರಿಯಾಗಿ ಬಳಸುವ 
ಅದರೆ ಕಾಯಿ : “ ಲೋಮಿಕೆಯೆನಲ್‌ ಬೆಂಡೆ” (ಮುಗರಾ. ೪೫-೪೭); 
ಹಸಿಯಲ್ಲಮಂ ಹಾಕಿ ಬೆಂಡೆಯ ಬೇರಿನಿಂದ ತಿರುಹಿ ಕದಡಿ ಪನಿನೀರ 
ಸೇವಂತಿಗೆಯ ಹೂವಿಕ್ಕಿ (ಸೂಶಣ. ೨-೨) ; ಇತರ ತರಕಾರಿಗಳ ಜೊತೆ 
ಯಲ್ಲಿ ಬೆಂಡೆಕೇಯಿ ಬೆಳೆಸಿದರೆ ಮಿಶ್ರ ಬೆಳೆಯಿಟ್ಟಂತಾಗಿ ಬಗೆಬಗೆಯ ತರಕಾರಿ 
ಸಿಗುವುದು (ತರನೆ- 06) - 

[ದೇ.॥ ತಮಿ, ವೆಣ್ಣೈ, ವಣ್ಫೈ; ಮಲ. ವೆಣ್ಣ ; ತುಳು. ಬೆಂಡೆ; 
ತೆಲು. ಬೆಂಡ. /ಸಂ, ಭಿಂಡ, ಭಿಂಡಕ, ಭಿಂಡಾ, ಭೇಂಡಾ, ಭೇಂಡೀ, 
ಹಿಂ. ಭಿಂಡೀ; ಮರಾ. ಭೇಂಡೀ ) 

ಬೆಂಡೇರು (ಕ್ರಿ). ಸತ್ತ್ವವನ್ನು ಕಳೆದಂಕೊಳ್ಳು ; ದುರ್ಬಲವಾಗು : ಆ 
ಬಗೆಯ ಕಂಡು ಹರಿ ಮೊಗ್ಗಿದನು ಹರನೆದೆ ಬೆಂಡೇರಿತು (ಣಗ. ೨ 

[ಬೆಂಡು + ಏರು (ಆ ಏಲ್‌) ) 

ಬೆಂಡೇಳ್‌ ' ಬೆಂಡೇಬಿ ? ನೋ. 

ಬೆಂಡೇಳು '' ಬೆಂಡೇಟಿ ' ನೋ. 

ಬೆಂಡೇಟ, ಬೆಂಡೇಳ್‌, ಬೆಂಡೇಳು (ಕ್ರಿ). ೧. (ನೀರಿನಲ್ಲಿ) ಬೆಂಡಿನಂತೆ 
ಹಗುರವಾಗಿ ಚಲಿಸು; ತೇಲು: * ಬೆಂದೇಟ್ವುದೆಂದುಂ ತೇಂೆಂದುಂ 
ತೇಲ್ವುದು (೪0. ೭೦-೬೨). ೨. ಸತ್ತ್ವಹೀನವಾಗು : ದುರ್ಬಲ 
ವಾಗು : ಜಡವಾಗು ; ಎನಸುಂ ವಿಠಾನೇಕ್ಷಣಂ ಸೋಲದ ರಸದೊದವಿಂ 
ಸೊರ್ಕಿ ಬೆಂಡೇಟ್ಕಿನಂ . , . ಅನುನೆಯದಿಂದಾಕೆಯೊಳ್‌ 
(೫ರಂಉ. ೩3೩) : ಪೊಯ್ದತ್ತಬ್ಬಿಯಂಭೋರವಮೊಗೆಯೆ ಪಳಂಚಿತ್ತು 
ನಕ್ಷತ್ರಮಾರ್ಗಾಂತರಮಂ ಬೆಂಡೇಲರ್ವಿನಂ ಪೋಗೊದೆದುದು ದಿವಮಂ . . , 


ಕೂಡಿದಪ್ಪೆಂ 


ರಂದುಕೃಷ್ಣಪ್ರಬಳತರಭುಜಾಸ್ಪಾಲನಾಭೀಳನಂದಂ/ (1: ಆಟ): 
ಪ್ರಸೂನಂಂಬಕಂಗಳ್‌ ಸಲೆ ಬೆಂಡೇಬಲ್‌ . . , ನಲವಿಂದಂ ಕೂಡಿದಂ 
ತದ್ವನವನಿತೆಯೊಳಾತ್ಮೀಯಕಾಂತಂ ವಸಂತಂ' (ಕುಸುಮಾ. ೩-೨೪). 


ಬೆಂಡೇಳ್‌ : ೨. ತಿಳಿನೀರನೀಂಟೆ ನೆಳಲೊಳ್‌ ಪಟ್ಟಿರ್ದು ಬೆಂಡೇಳ್ವ 
ಲೋಳೆ ಹಿಂಡಿಲ್ಗಟ್ಟೈೆ ಮೇವಂ ಮಗುಳ್ಳಿ . , . ಕಾಳರಕ್ಕಸರಂಶಿರ್ಪ 
ಕಾಳ್ಕೋಣಂಗಳಿಂ (105. ೦-೦೨೮ ಕ) ; ರಕುತದ ಕಡಲೊಳಗೆ ಬೆಂಡೆದ್ದು 
ನೆಗೆದುದು ಕೋಟಿಪಾಯದಳೆ (ಕುವ್ಮಾರ್ರೋ. ೬-೪6) ; ಆರ ಸಂತೈಕೆಗುಂ 
ಮಳ್ಗಲಾರದತಿಸಂತಾಪದಿಂದೆ ಬೆಂಡೇಳ್ವನಂ, ಭರತನಂ: ಬಂದೆಳ್ಳೆರಿಸಿದತ್ತು. 
ಗುರುವಸಿಷ್ಕನ ವಾಣಿ (ಶ್ರೀರಾಶಾ, ೦೦೩-೦೫೭). ಬೆಂಡೇಳು: ೨. 
ಪನಚರಶ್ರೇಣಿ ಬೆಂಡೆದ್ದು ತೇಲಿದುವು (ಕೋಶ. ೧೯-೪೫) ; ಆ ಶೆರೆನೊರೆಗಳ 
ನೆಲೆಯಲ್ಲಿ ಮೂಲೋಕವೇ ಮುಳುಗಿ ಬೆಂಡೇಳಬಹುದು (ಮುಂಗಾಫ 3) 
[ಬೆಂಡು + ಏಟು] 

'ಬೆಂಡೇಟ್‌ಸು (ಕ್ರಿ). ಬೆಂಡಾಗುವಂತೆ ಮಾಡು : ನಿಸ್ಸತ್ತ್ವಗೊಳ್ಳುವಂತೆ 

ಮಾಡು ; ಬಿಮ್ಮನೆ ಬಿಗುವೇ? ಮಾಜ್‌ ಪೊಣ್ಮುವ ಮೊಲೆಗಳ ಪಿಮ್ಮೊ 
ನೆದೋರ್ಪಿನೆಗಂ ಮನದುಮ್ಮಹದಿಂ ಬಿಗಿದು ಬಿಗಿದು ಬೆಂಡೇಲ್‌ಪೆನೋ 
(39೭ ೩-೨೦೪)- [ ಬೆಂಡೇಟು -- ಇಸು) 

ಬೆಂಡೋಲೆ (ನಾ). ಒಂದು ಬಗೆಯ ಕಿವಿಯ ಆಭರಣ; ಓಲೆ; 
p ಹಿಂದಿನ ಕಂಲದಲ್ಲಿ ಕಿವಿಗೆ ಬೆಂಡನ್ನೇ ಓಲೆಯಂಂತೆ ಧರಿಸುತ್ತಿದ್ದರು: 
ಬೆಂಡೋಲೆ ಮುಜುಡು ಮಾಗಾಯ್‌ . - , ಗೋಡೆಯದುಡಿದಾರಂ 
ಭೂಮಂಡಲಪತಿಯಾತ್ಮಜಂಗೆ ರಂಜಿಸುಶಿಕು ೯೦ (ಐಕಕು. ೨-೭೪) ; 
'ಮಾಂಗುಯಿ ಬಂದಿ ಬೆಂಡೋಲೆ ಸಿಂಗಾರಮಾಗಿ ಮತ್ತಾ ಬಾಲಕೇಶವ 
ನಂಗಣದೊಳಗಾಡುತಿರಲು (8040. 0೫-6). [ಬೆಂಡು + ಓಲೆ] 

ಬೆಂತರ, ವೆಂತರ (ನಾ). ಭೂತ ; ಪಿಶಾಚಿ : ಎನಿಸುಕಾಲ ನಿಮ್ಮ ಪೂಜಿಸಿ 
ಏವೆನಯ್ಯಾ ಮನದಲಿ ದೃಢವಿಲ್ಲದನ್ನಕ್ಕ ನಿಧಾನವ ಕಾಯ್ದಿರ್ದ ಬೆಂತರನಂತೆ 
ಅದ ವಿಧಿಯೆನಗಾಯಿತ್ತು (04ರ. ೯) ; ಕರಮೆಸೆಯೆ ಸಮೆದು ಬಂದುದು 


೬೫೫೯ 


ಬೆಂಪೂರು 


ಚರೆಣಾಯುಧಯದಲ ಚಿತ್ರಪರಿಶೋಭೆಗೆ ಬೆಂತರನೊಂದಾಶ್ರೆ ಸಿರ್ದುದು 
(ಯರೋತ. ೩-39) ; ಬೆಂತರ ದೈವಮೆಂಬವವು ವಹಿಲದಿಂದೊಂದೊಂದು 
ಲಸಕೆ ವಿಹಿತವಾಗಲು (ಬಸತ್ಯ. ೩8-೩೦). ವೆಂತರ ; ನರ್ತಕಿಯರಾಟಗಳ 
ನೋಡಲು ಮುತ್ತುತಿಹ ವೆಂತರರ ಜಡಿಕೈದತ್ತ ತೊಲಗಿಸಿ (nem. ೩4-೩೭). 
ಹಿಂದೆ ಕುಳಿಕನ ದಿನದಿ ಹಾದರದಿಂದ ರುದ್ರನ ಲಿಂಗಛೇದನವೆಂದುದಾಧರಿ 
ಸಿರ್ದು ದೆಂತರನಾಗಿ ಪೂಜೆಯನು ನಿಂದು ತಾನೇ ಲಿಂಗನಾಗಿಹೆನೆಂದುದು 
ನದಿಂದ (ಲತೆ. ೭೨-೩೯) ; ಸುರರು ವೆಂತರಜ್ಕೋಶಿರೇಂದ್ರರು ಉರಗ 
ವಿದ್ಯಾಧರರು ಸುರಕುಜಧರವು ಫಲಪುಂಜದಲಿ ಕಾಲತ್ರಯವು ಪೂಜಿಪರು 
[ ಎಸ. ವ್ಯಂತರ ] 
ಪಿಶಾಚಿಗಳ ಒಡೆಯ ; ಭೂತನಾಥ ಶಿವ: 
೬ . » ಬೆಂತರಬಲ್ಲಹೆನುಜ್ವಲಿಸುವ ಜೋಯಿಸರಾಣ್ಮಂ ಮಿಗದ 
ರಸಂ ಮೊದಲಾಗಿ ಸಲೆ ಸೊಗಯಿಸುವ ಶತೇಂದ್ರರ್‌ , , , ಜಿನಪನ 
ಗಂಧಕುಟಿಯೊಳೆಡಗಿಟ್‌ದಿಡುದು (ಇಯ ಕಾ. ೧೬-೩೯). 
[ ಬೆಂತರ 4 ಬಲ್ಲವ] 
ಬೆಂತರಿ (ನಾ). ಹೆಣ್ಣುಭೂತ : ಪಿಶಾಚಿನಿ: ತತ್ಪುರುಷವ್ಯಾಲಿ ಮಡಿದು 
ಬೆಂತರಿಯಾಗುದಯಿಖಿ ಕಾಳಿವೆಸರನಾಂತು ಕರಂ ಪಿಂತಣ ಭದವನೆ 
ನೆನೆಯಿತ್ತು (ಇಡು೫ಾ- ೦೦-೪೨). [ ಬೆಂತರ +- ಇ] 
ಬೆಂದ ' ಬೇ, ' ಪರಾ. 
ಬೆಂದಗುಳ್‌ (ಕ್ರಿ). ಬೆನ್ನಟ್ಟು ; ಓಡಿಸಿಕೊಂಡು ಹೋಗು : ಅಂದದು 
ದಟಲೆಯೆ ಮನಸಿಜನಂದಮನಳವಿಗಳೆದು ಕೇಸರಿಯಳವಂ ಬೆಂದಗುಳಿ 
ವಜ್ರಬಾಹು ಪುರಂದರರ (ಶಂಾಶಾ, ೦-೦೩೭) ; ಚಾರುದತ್ತಂ ಚಾಪ 
ಹಠ್ತನಾಗಿ ಭೋರೆಂದಿಸಲವಂದಿರಂ ಬೆಂದಗುಳ್ಳು ತಾನಂದು ಮಗುಟ್ಬಂತೆ 
ಪೋಗೆ (ನೇಣ. ೪-೬೦ ನ). [ಬೆಂ (< ಬೆನ್‌) 4 ತಗುಳ್ಳ ) 
ಬೆಂದವಾಡಿ (ನಾ), ಒಂದು ನಾಡಿನ ಹೆಸರು; ದೇವಜ್ಮಿಯ ನಚ್ಚಿ 
ಬೆಂದವಾಡಿಯ ಸೋಮಶಿವರಂ ಬರಿಸಕ್ಕೆ ಸಿಪಸ್ಮಾನಕ್ಕೆ ಮುನ್ನ ಕೊಟ್ಟ 
ಭೂಮಿ (ಎ೪: 211 (ಗ): ಗುಂಡ್ಳುಶೇ- ನ 996). [? -- ಪಾಡಿ] 
ಬೆಂದಿ (ನಾ). (?) : ಮಜುವಾರ್ತೈಗೊಳ್ಳನ್‌ ಬೆನ್ನಿಯುಂ ಕಳಚುಮಾಜಡಿ 
ಯುಮಾಗಳಿದನೆ ಕಾದಿ ತನ್ನಾಳ್ಳಾತ ಸಯೆ ಬಾಟಿನ್‌ (a0: 31-1೬» 
[?] 


(ಬಾಗತ- ೦-೦೦೪)- 
ಬೆಂತರಬಲ್ಲಹ (ನಾ). 


ಪಲಗಣ್ಣಂ 


10 


00-೬; 865): 
ಬೆಂದು 'ಬೇ,' ಪರಾ. 
ಬೆಂದೊಗಲ್‌ *"ಬೆಂದೊವಲ್‌' ನೋ. 
ಬೆಂದೊವಲ್‌, ಬೆಂದೊಗಲ್‌ (ನಾ). ಬೆನ್ನಿನ ಚರ್ಮ; ಮೃಗಕುಳಮಾಸೆ 

ಸೆಯ್ಕೆ ಮೃಗತೃಷ್ಟಿಕೆಯಂ ಜಳಮೆಂದು ತೃಪ್ಟೆಯಿಂ ಪಗಲಿಟ್‌ನನ್ನೆಗಂ ಪರಿದು 

ಗಂಟಲುರಂಬರಮಾಜಕೆ ಬೆಂದೊವಲ್‌ ತೆಗಳಿಗೆ ಬಿಟ. ನಡೆಗೆಟ್ಟುವು. 
ತೃಷ್ಣೆಯಿನಾರೋ ಬೇಯದರ್‌ (ಕಂಣಾನೂ. ೭-೪೩) ; ತೊಡರ್ದೊಡರಾತಿ 
ಭೂಭುಜರ ಬೆಂದೊವಲಂ ಹೆಡನುಂಡೆಗೆತ್ತಿ ಕೂಗಿಡಸದೆ . , . ಮಾಣ್ಯನೆ 
ಸಮರದೊಳ್‌ (ಕ, ೫1, ರಾನಣ, ೩೫-3೬5 1100) ; ಪಂದಲೆ, 
ಬೆಂದೊವಲ್‌ (ಕಶ್ಶಾನು. 50 ಶ್ರಯೋ)- ಬೆಂದೊಗಲ್‌ : ಬೆಂದೊಗಲ್‌ 
ಪೊರೆವೊರೆಯೆರ್ದು ಸಾಯದ ಮೃಗವುಜಮಿಲ್ಲ . ಆ ನಿದಾಘದೊಳ್‌ 
ಸೂಸು ೦೨-೯). [ಬೆ (ಎ. ಬೆನ್‌)  ತೊವಲ್ಮ್‌ (ಆ ತೋಲ್‌,)] 
ಬೆಂಪೂರ್‌, ಬೆಂಪೂರು (ನಾ). ಒಂದಂ ಊರಿನ ಹೆಸರು: ಎಜ್‌ಯಪಂ 

ಮೆಚ್ಚಿ ಇರುಗಜ್ಸ್‌ ನಾಗತ್ತರವಟ್ಟಂಗಟ್ಟಿ ಬೆಂಪೂರ್ಪ್ಪನ್ನೆರಡುಮುಂ . . . 

ಇತ್ತನ್‌ (ಎಕ, 3%, ಶೆಂಗಳೂ. 5-೩ ; ಸು. 800). ಬೆಂಪೂರು: ಬೆಮ್ಬೂರು 

ತೊವಗೂರು . . . ಪರವೂರು ಕೂಡಲೆ ಇನಿತುಮಂ ಪೊಲಮೇರೆ ಸಹಿತ 
ವಿಂತ್ತನ್‌ (ಟಕ. 23, ಶೆಂಗಳೂ- 5-೬; ಸು, 890). [? + ಊರ್‌) 
ಬೆಂಪೂರು "ಬೆಂಪೂರ್‌ ' ನೋ. 


ಬೆಂಬಂಪಾಟು್‌ 


ಬೆಂಬಂಪಾಟ (ನಾ). ಒಂದು ಊರಿನ ಹೆಸರು (2): ಉತ್ತರತಃ ಬೆಮ್ಚ 
ಮಾಟ” ಪುಣುಸೆಪಟ್ಟಿ ಸಹಿತಂ ಪಲ್ಲವತಟಾಕಮಿತಿಗ್ರಾಮಸ್ಯ ನಾಮಧೇಯಂ 
ಕೃತ್ವಾ (ಓಳ. 111: ಮುಕ್ಕ. 00-4೬ ; 715): [? *- ಪಾಲ್‌] 

ಬೆಂಬಡಿಗೆ (ನಾ). ಬೆನ್ನಿಗೆ ಬಾರಿಸುವ ಕೋಲು, - ಬಡಿಗೆ: ಬಡದೆಮ್ಮ 
ಕಂಡ ಜೀವರ ಭವವ್ರಜದ ಬೆಂಬಡಿಗೆ . , , ದುರಿತವನುರುಹಿ ಸುಡುವ 
ಕಿಚ್ಚೆಂದೆನಿಪ ತುಂಗಭದ್ರಾನದಿಯನವನೀಶ ನೋಡು (ತಣ. 
ಸಂಶಯಪಿಶಿಂಚಕ್ಕೆ ಬೆಂಬಡಿಗೆಯಾಗಿ ಐತನ ಮನಸ್ಸು ಪ್ರಪುಲ್ಲಿತವಾ 
(ಮರೆತು. 300). [ಬೆಂ (ಇ ಬೆನ್‌) 4 ಬಡಿಗೆ) 

ಬೆಂಬಡೆ (ನಾ). 6?) : ನಡಸುವ ದತ್ತಿ ಹತ್ತಿಯ ಹೇಜು ೧೦ ಕೆ ಪಣ ೧ 
ಕೊಂಡಲ್ಲಿ ಹತ್ತಿ ಪಲ ೫ ಬೆಂಬಡೆಯ ಮಳವೆ ೧೦ಕೆ ಪಣ ೧ (ಆಕ 
IX (8)» ರೆಕಿತ್ಮಂ- ೩0-೩೪; ಸು” 1250), [?] 

ಬೆಂಬತ್ತಳಿಕೆ (ನಾ). ಬೆನ್ನಿಗೆ ಕಟ್ಟಿಕೊಳ್ಳುವ ಬಾಣದ ಕೋಶ: 
ತೂಣೀರ ; ಕಳೆಚಿದನು ಸೀಸಕವ ಬೆಂಬತ್ತಳಿಕೆಯನು ವಚಜ್ರಾಂಗಿ 
ಮೊಚ್ಚೆಯ ಬಿಲಂಸರಳನಿಳುಹಿದನು ರೆಥದಲಿ ದೈತ್ಯರಿಪು ಸಹಿತ (ಕುಣ್ಮಾತ- 
0೬-9) (ಬೆಂ, (<ಬೆನ್‌) % ಬತ್ತಳಿಕೆ (ಎ ಪತ್ತಳಿಕೆ)] 

ಬೆಂಬತ್ತು, ಬೆನ್ನುಹತ್ತು (ಕ್ರಿ). ೧. ಹಿಂಬಾಲಿಸು; ಅನುಸರಿಸು; 
ಮನವೇ ಕೂಡಲ ಸಂಗಮ ದೇವರ ಬಿಡದೆ ಬೆಂಬತ್ತು (೧4ರ: ೨೬೬) ವಿ. 
ಓಡಿಸಿಕೊಂಡು ಹೋಗು; ಬೆನ್ನಟ್ಟು ಸ: ಬಡಪಂ ಬೆಂಬತ್ತೆ ಮೇಪಂ 
ಮದು . . . ನಿಂದಿರ್ದುದೋರೊಂದೆಡೆಯೊಳ್‌ ತಾಜಲ್ಲಳೊತ್ತಂಬಿಡಿದು 
ಮೃಗಮೃಗೀವೃಂದಮೋರಂದದಿಂದಂ (ಕಂಪ್ರಜ. ೪-೪೭) ; ದುಶ್ಶಳೆಯ್ಕೆ ೃದೆತನ 
ಬಯಲಾಯ್ತೆನುತ ಬೆಂಬತ್ತಿದರು ಖಳನ (ಕುಠ್ಮಾರ. ೨-೨೫). ಬೆನ್ನುಹತ್ತು: 
೧. ಅಕಾಶ, ಪಾತಾಳ, ಎರಡರಲ್ಲೂ ಇಲ್ಲ ತಾಳ .ಮೇಳೆ ಭೂಗೋಳಕ್ಕೆ 
ಬೆನ್ನುಹತ್ತಿ ಹುದು ಬೇತಾಳೆ (ಕಂರು. ೦೫-೪); ಆ ಕೊರಗು ಒಂದೆರಡು 
ದಿನಗಳವಲ್ಲ, ವರ್ಷಗಳವಲ್ಲ ಆತನ ಬದುಕಿಗೇ ಬೆನ್ನುಹತ್ತಿದ ಮಹಾಭೂ: 
ವದು (444, 000). [ಬೆಂ (ಎ ಬೆನ್‌) 4 ಪತ್ತು] 

ಬೆಂಬದಿ (ನಾ). ಹಿಂಭಾಗ ; ಹಿಂಬದಿ: ಪದದ ಘಟ್ಟನೆಯಿಂದ ಶಿಖರಗಳು 
ದುರಿದುವು ತರುಕೋಟಿಗಳು ಬೆಬದಿಯೊಳೆಗರಿದವಬುಧಿ ಇಬ್ಬಗೆಯಾಯ್ತು 
(65909, 9-೩-2೩).. [ಬೆಂ (ಎ ಬೆನ್‌) + ಬದಿ,] 

ಬೆಂಬರಂ (ಅ). ಬೆನ್ನಿನ ವರೆಗೆ; ಮದಯಂ ಬೆಂಬರಮೆಯ್ದೆ ಸಿ:ಳ್ಹ ಶಬಸಂ 
ಘಾತಂಗಳಂಗುಸ್ಮದಿಂ ತೊಡೆಯಂ ತಾಪಿನಮೆಯ್ದೆ ಪೋಟ್ಟ ಪೆಣಗಳನ , . , 


೬೫೬೦ 


ಬೆಂಬಟ್‌ಗೊಳ್‌ 


(ಶುಪರಾ- 9-೩4); ತಂಗಾಳಿಯುಂ ಶಿಂಗಳುಂ ಬನಮಂಂ ಬೆಂಬಲಮಾಗಿ 
ತೀರ್ಚವೆ ಗಡಂ ಕೊಂಡುಗ್ಗಿಯಂ ಸುಗ್ಗಿಯೊಳ್‌ (634. ೬೬೪); 
ಬೈಬಲಕೆ ತಾನೆಂದು ಬಯಲ ವಿಡಂಬದಲಿ ಕಾಳೆಗವ ಮಸೆದರೆ ನಂಬಿ ಕೆಟ್ಟಿಂ 
ಕೃಷ್ಣನನು (ಕುರ್ಮಾ. ೦೩೪). ಬೆನ್ನುಬಲ : ೨. ಬೆನ್ನುಬಲವಾಗಿ ಹರಿಯಿ 

s ದ್ವರೆ ಸರ್ವ ತನ್ನಿಂದ ತಾನೇವೆ ಪ್ರಾಪ್ತವಾಗುವುವು (೧ಾಸು. 66-೪). 

[ಬೆಂ ( ಬೆನ್‌) - ಬಲ್ಯ) 
ಬೆಂಬಲಂಬಾಯ್‌ (ಕ್ರಿ) ಸಹಾಯಕ್ಕೆ ಹೋಗು ; ನೆರವಿಗೆ ಧಾವಿಸು 
ಪಾಂಚಾಳರಾಜತನೂಜೆಯ ವಡಾತಿಂಗೆ ಬೆಂಬಲಂಬಾಯ್ವಂತೆ ಭೀಮಸೇನ 
ನಿಂತೆಂದಂ (ಕಂಜಭಾ, ೩-೩೨ ನ). [ಬೆಂಬಲ 2. ಪಾರ) 

19, ಬೆಂಬಲಿ (ಕ್ರಿ). (ಸ್ಥಿತಿಯನ್ನು ಅನುಸರಿಸಿ) ಹೆಚ್ಚಾಗಿಸು: ವೃದ್ಧಿ 
ಯಾಗಿಸು; ಭೋರೆನೆ ಬಸಿಜುಬ್ಬೆ ಕರಂ ಪೂರಿಸುಗುಮಪಾನವಾಯು ಜಠರ 
ಮನದನಂತಾರಯ್ದುಂ ಕಡೆಗಣ್ಣಿಂ ನೀರೆಂ ಬೆಂಬಲಿದು ತೋರ್ಪೊಡಂ 
ಮರಣಭಯಂ (6ಕ್ಕಣಾ- ೬-1 


- [ಬೆಂ (ಇಇ ಬೆನ್‌) --ಬಲಿ, (ಎಬಲ್‌)] 

ಬೆಂಬಲಿಗ (ನಾ). ಸಹಾಯ ಮಾಡುವವನು; ನೆರವಿಗೆ ಬರು 
ವವನು : ಅವನು ಆರಾಧಕನ ಹೃದಯದಲ್ಲಿ ನಿಂತು ಮಿತ್ರನಂತೆ 
ಬೆಯಲಿಗನಾಗಿ ಮುಕ್ತಿಪಥಕ್ಕೆ ಕರೆದೊಯ್ಯುತ್ತಾನೆ. (ಕರದೆ. ೨೩); 
ಬೆಂಬಲಿಗರ ಬಲವಿಲ್ಲದೆ ಮುನ್ನುಗ್ಗಿ ಮುುಖಭಂಗಪಡಿಸಿಕೊಳ್ಳಬೇಕೇಕೆ ? 
(02೩೦-೯೪). [ಬೆಂಬಲ _. - ಇಗ] 

ಬೆಂಬಲಿಸು (ಕ್ರಿ). ೧. ಸಹಕರಿಸು; ಒತ್ತಾಸೆ ನೀಡು : ಸನ್ನದ್ಧನಂಂ 
ಧರ್ಮಯುದ್ಧಕೊಡೆಯಾ ! ಬೆಂಬಲಿಸು ನನ್ನನೊಡೆಯಾ | 
೩೦.-೩೬). ೨. ಅನುಮೋದಿಸು; ಸಭೆಯಲ್ಲಿ 
ಮಾತನ್ನು ಬೆಂಬಲಿಸಿದರು (69). 

ಬೆಂಬಳಿ ' ಬೆಯಬೌ ನೋ. 

ಬೆಂಬಳಿಗೊಳ್‌ * ಬೆಂಬಟಿ 

85| ಬೆಂಬಳಿವಿಡಿ " ಬೆಂಬಟಿವಿಡಿ ` 
ಬೆಂಬಳಿಸು (ಕ್ರಿ). ೧. 


1s 


೩0 (೧90. 


ಸೇರಿದವರೆಲ್ಲರೂ ಅವನ 
ಗ 


ನೋ. 
ಬೆಂಬತ್ತು 
ಕಪಾಲಕುಂಡಲೆಯ ಬೆಂಬಳಿಸಿ ಬರುವುದರಲ್ಲಿ ಅದು ವ್ಯಕ್ತವಾಗುವುದು 
(೪೫೫9: 89), ೨. ಬೆಂಬತ್ತು ೨: ಕುರುಡನು ಕಂಡನು ಕಿವುಡನು 
ಕೇಳಿದನು ಕುಂಟನು ಬೆಂಬಳಿಸಿದನಯ್ಯ (ಚಕ. 4): 


ಇಷ ೧: 


ಮಾತಾಡುವ ಅಪಶ್ಯಕವಿಲ್ಲದೆ 


30 [ಬೆಂಬಳಿ (ಎಬೆಂಬ) 4 ಎ ಸು) 
ಕರಂ ಭೀಕರಂ (0೧. ೬-ಬ)- ಬೆಂಬಟಿ೨. ಬೆಂಬಳಿ (ನಾ). ೧. ಬೆನ್ನಿನ ಭಾಗ; ಹಿಂಬದಿ; ಹಿಂದು; 
(ಬೆಂ, (ಎ ಬೆನ್‌) 4 - ಬರಂ (೬ - ವರಂ)] ಮಂಡೂರ್ತಮಾತ್ರದೊಳ' ಗಡ ಪದಿನೈದುಯೋಜನಮನೊರ್ವನೆ 
ಬೆಂಬರಿ (ಕ್ರಿ) ೧. = ಬೆೇಬತ್ತು ೧: ಈ ಮರ್ತ್ಯದೇಹದಿ ದಿವಿಜಪತಿಯೋ ಸಂಧಿಸಿ ಪೋದನಂದು ಪೇರಡೆವಿಯೊಳು ತುಶಂಗನದನರ್ಕಳೆ ಬೊಬಟಃಯಂ 
ಮೇಣ್‌ ಜಯಂತನೊ ಇವನೆನುತ ಬೆಂಬಳಿ £೦3ದು ಕಾಷ್ಮಾಂಗಾರ ಬೆಜಗಾದ ಮಹಿ:ಭುಜಂ (ಕಾರ. ೬೨೦); ಗಟ್‌ವಟ್‌ಯ ಪಾವಿನಂತೆ ಬೆಬಲಿಯಂ 
(3(ನಂತ- 08-06), ೨.  ಬೆಂಬತ್ತು ೨: ಕುಮಾರನಾ ಮದದಾನೆಯನು[, | ಇಗುಳ್ಳು ಪರತರ (4೪ರ ೩-೫ ಐ); ಅದೊಂದು ಕಂತುಕದ ಜ ಬಟ 
ಬೆಂಬರಿದು ಮಿಗೆ ಸರದೋಅ*' ಕೇಳುತದು , , . ಭೋರನೆ ಬಿಟ್ಟ ಕ್ಟ ಕಣು ಯೊಳ್‌ ಪೊಳೆದಾಡೆ. ಕಣ್ಣೊಣರ್‌ ಸುಲಲಿತೆ ಸೆಂಡನಾಡಿ ಮುಟುಗಾಡಿಸಿದಳ್‌ 
ಬಿಗುಮೊಗದಿನಿದಿರಾಯ್ತು (೫49. 0೬-೦೩). ೩. ಹಿಂಜರಿ ; ಹಿಮ್ಮೆಟ್ಟು: ನ ಹರಿಯಂ ಸುಖ:ಬ್ಮಿಯೊರ್‌ (8ಗು, ೩-೦). ವಿ. ಬೆನ್ನ ಹಿಂದೆಯೇ 
ಸೂಕರನಾ ಕರಿಗಂಜಿ ಪೊಕ್ಕು ಬೆಂಬರಿವರಿವಂತು ಪೆರ್ಬಿದಿರನೆತ್ತಿದೊಡಂತದು ಬರಂವುದು ; ಹಿಂಬಾಲಿಸುವುದಂ ; ಅನುಸರಣೆ: “ಬೆಂಬಟ್‌__ಪಿಂದೆ 
ತಾಗೆ ಮೇಘಮಂ (14೬ಕು- ೩-೬). [ಬಟ (ಎ. ಬೆನ್‌) 4 ಪ] ಬರ್ಪೆದು” ((ನುಡ. ಕಂ. 0); ಅತೀವಘೂ:ರತಪದಿಂ ಯತಿಗಳ" ಮಿಗೆ 
ಬೆಂಬಲ, ಬೆನ್ನುಬಲ (ನಾ). ೧. ಹಿಂದಿರುವ ಸೈನ್ಯ; ಹಿಂದೆ ಬರುವ [4 ಇ ವಿಟ್ಸಿಲನನನಂತರೀಕ್ಷಿಸಿ ನಿಜೆ;ಚೈಗೆ ಬೆಬಟ್‌ಯಾಗಿ ತಂದ 
ಪಡೆ; ಮಲಯಮಾರುತನೆ ಬೆಂಬಲಮುಮಂ ಚೈತ್ರಮಿತ್ರನ ಮುಂಬ! ನಿಶ್ಚಳಮತಿ ಪುಂಡರಿ:ಕವಖನಿ ತೀರದೊಳಿರ್ದಂ (ವಕು. 09-6).- 
ಮುಮಂ . , , ದರ್ಪಕನ ದರ್ಪಂಬೆರಸಟಕುಳಿಗೊಂಡು ಗಂಡೇಟ್‌ದ ಗಂಡ ಬೆಂಬಳಿ: ೧. ಆತ ಬಿಟ್ಟುದ ಬಿಡುವೆನು ಅವನ ಬೆಂಬಳಿಯ ಸಲುವೆನು 
ಗಾಡಿ ರೂಢಿವಡೆಯೆ (608. ೬-೨3 2) ; ನೀ ಮುಂದಲೆಯ ಹಿಡಿದೆಳ (ಓರ್ಕವು ಕ ೧೮೮-೪); ಸರಳುಗಳ ಬಳಿಸರೆಳು ಬೆಂಬಳಿಸರಳ ಹಿಂದಣ 
ಕೊಂಡು ಬಾ ಬೆಂಬಲದಿ ಬಂದಿದಿರಾಗಿ ಕಾಳಗಗೊಟ್ಟು ಮಾರಾಂತು ಸರಳುಗಳ. ವಡಸರಳೆ ಸಾರದ ಸೋನೆ ಸದೆದುದು. ವೈರಿವಾಹಿನಿಯ 
(ಊು- ೬-೨), ೨. (ಆಲಂ) ಸಹಾಯಂ; ಆರೆ ೦] 48 | (Ms. ೨-೩6), [ಬೆಂ (< ಬೆನ್‌) 4 ಬಲ್ಯ) 


ಜನ್ಮದೊಳುದ ನಿನ್ನ ಕೆಳೆಯಂ ಬಂದಪ್ಪನಾಶಂಗೆ ಬೆಂ: 


ಬೆಂಬಟಗೊಳ್‌, ಬೆಂಬಳಿಗೊಳ್‌ (ಕ್ರಿ). 


= ಬೆಂಬತ್ತು 


ಬೆಂಬಟ್‌ಎಡಿ 


ಮರಾಳಮಂ ಬಟಸಿ ಬೆಂಬಟುಗೊಂಡೆಡೆಯಾಡುತುು (ಕತ್ವಪು- ೩೦). 
ಬೆಂಬಳಿಗೊಳ್‌ : ಆತಂಗೆ ಮುನ್ನಿತ್ತ ನಂಬುಗೆಯ ಬೆಂಬಳಿಗೊಂಡು 
ಪೋಗಿ ಮರ್ತ್ಯದೊಳ್‌ ತೊತ್ತುಗೊಂಡು . . . ಬರ್ಪೆಂ (ಕಂಡಿಕೆ. ೬-3): 
ತುಂಬಿ ಪುಳುವಂ ಪಿಡಿದೊಯ್ದುದೊ ತಾನೆ ಪೋದುದೋ ಬೆಂಬಳಿಗೊಂಡು 
(549. 90). [ಬೆಂಬಬ್‌ 4 ಕೊಳ್ಳ] 
ಬೆಂಬಬ್‌ವಿಡಿ, ಬೆಂಬಳಿವಿಡಿ (ಕ್ರೆ). ೧. ಇ ಬೆಂಬತ್ತು ೧ : ದೇವಿಯರ್‌ 
ಬೆಸಸಿದಂತೆ ಗೆಯ್ವೆನೆಂದಾ ಕಾಂತೆಯ ಬೆಂಬಟ್‌ವಡಿದು ನಡೆವ ಶಿಷ್ಕನಂತೆ 
ಪೋಗೆವೋಗೆ (ಕಾರಂಕೂ. ೬೪೦); ಎನಿತಾನುಮಜಸಿ ಕಾಣದೆ ಬೆಂಬಟ 
ವಿಡಿದೊಂದನುಮಾನದಿಂ ಸಹೇತುಕವನದೆಡೆಗೆ ಮಗುಟ್ಟು ಬಂದನಾ ವಿಜಯ 
ನೃಪಂ (ಅತಂತ್ರ. 00-88), ಬೆಂಬಳಿವಿಡಿ: ೧. ಮಧುರ ತಲೆಗೇಜಾ 
ಅರ್ಥ ನೀಗಾಡಿ ಆ ಕಛುವಿನ ಬೆಂಬಳಿವಿಡಿದು ಭವ ಪರಿಯಿತ್ತು 
(ಕುತಾರೇ:: ೨. ೩೭-0೪೦); ನೆಳಲಂತೆ ಬೆಂಬಳಿವಿಡಿದು ₹ಡಲಿನಂತೊಳಗು 
ದೋಲದೆ ವಿಸಂಚಿನಂತೆ ಸುಳಿದು ಸಾಮುದ್ರಿಕನಂತರ್ಥರೇಖೆಯ ತಿಳಿವುದು 
(weas. - ಪ. ಬೆನ್ನಿನ ಮಾರ್ಗವನ್ನು ಹಿಡಿ; ಹಿಂಭಾಗವನ್ನು 
ಅನುಸರಿಸಂ; ಬೆಳೆದು ಕವಲಿ್‌ದು ನೀಳ್ದ ಪುವಾಳಜಳದಂತೆ ಬೆಂಬಳಿ 
ವಿಡಿದಿಳಿದ ಕೆಂಜೆಡೆಗಳಿಂ (0ರ: ೪-00). [ಬೆಂಬಟಿ 4. ಪಿಡಿ] 
ಬೆಂಬಾಯ್‌ (ಕ್ರಿ). ಬೆನ್ನೇರು; ಸವಾರಿ ಮಾಡು : ದಂತಮಂ ಮೆಟ್ಟಿ 
ಬೆಂಬಾಯ್ಜು ತನ್ನಧಿಕಕರಣದಿಂ ಕರಿಮದವನುಡುಗಿಸಿದ ಕುವರನಂ ಖಚರ 
ನೊರ್ವಂ . . . ಜಿನಗೃಹದಲ್ಲಿ ತಂದಿರಿಸಿ 'ಪೋದಂ (ಕೃಾಕಕೂ- ೦-೬೫). 
[ಜೆಂ (ಇ ಬೆನ್‌) 4 ಪಾಯ್‌] 
ಬೆಂಬಾಲಿಸು (ಶಿ) ಹಿಂದೆ ಇದ್ದೂ ರಕ್ಷಿಸು; ಬೆಂಗಾವಲಾಗಿದ್ದು: 
ಕಾಪಾಡು; ತನ್ನಿಷ್ಟದಾದರ್ಶಮಂ ಪೂಜಿಸೋಲೈಸಿ ಬೆಂಬಾಲಿಪುದೊ 
ಲಕ್ಷ್ಮಣನ ಧರ್ಮವಾತ್ಸಲ್ಯ ತಾಂ (ಶ್ರೀರಾಶಾ. ೦೨೬-೬೪). 
[ಬೆಂ (ಇ ಬೆನ್‌) 4 ಪಾಲಿಸು] 
ಬೆಂಬಿಡಿ (ಕ್ರಿ): ಇ ಬೆಂಬತ್ತು ೧: ಕುಡುಗುರುಳೆಂಬ ತಂಬೆಲರ ಬೆಂಬಿಡಿದಿಂ 
ಪೊಸವೇಟಮೆಂಬ ಚೆಲ್ವಿಡಿದೆಳಮಾಮರೆಂ (ಅಂ. ೨೪; ಮನದ 
ಪಿಂತಣೆ ಧೈರ್ಯಂ ನಡೆಗೊಂಡುದು ಧೈರ್ಯದ ಬೆಂಬಿಡಿದೊರ್ವಳ ಜೀವ 
ಮಿರದೆ ಮೋಪತ್ತ್ರಾಗಳ್‌ (810- 3-೯೯); ' ಮೋಹನ ಕಲಾಪ್ರೌಢೆಯರ 
ಗಡಣ ಬೆಂಬಿಡಿದು ಬರುತಿರ್ದುದಂತಾ ಪರವೆಯೊಡನೆ (ಗಾವಕ್ಯ. ೬-೪0). 
[ಬೆಂ (-ಆಬೆನ್‌) + ಪಡಿ] 
ಬೆಂಬಿಡು (ಕ್ರಿ). ಬೆನ್ನು ಬಿಟ್ಟುಹೋಗು; ಅನುಸರಿಸದಿರು ; ಹಿಂಬಾಲಿ 
ಸದಿರು ; ಮುಳಿದು ಮನಃಪ್ರಿಯಂ ಪೆಆಗುಗೆಯ್ದಿರೆ ಬೆಂಬಡದಬ್ಬ 
ಕೊಂಡ ನಲ್ಲಳ ಮೊಲೆಯೊತ್ತಿನೊಳ್‌ , , . ಪೋದುದು ಕೋಪಮೋವನಾ 
(ಅಂತಿ: 03-03 920); ಬೆಂದ ಸಂಸಾರ ಬೆಂಬಿಡದೆ. ಕೌಡುತ್ತಿರುವುದಯ್ಮ 
(ಹಾಲೇ. ೨- ೦೪-೬); ಹಿಂದೆ ಮಾಡಿದ ಕರ್ಮವೆಂದಿಗೂ ಬೆಂಬಿಡದೆ 
(ಸ್ಮ: 6೬೯). [ಬೆ (ಲಬೆನ್‌) 4 ಬಿಡು, ] 
ಬೆಂಬಿತ್ತಿಲ್‌ (ನಾ). ಹಿಂಭಾಗದ ಹಿತ್ತಿಲು; ಹಿಂದಿನ ಹಿತ್ತಿಲು ; 
ಬೆಂಬಿತ್ತಿಲ ತೋಟ ಹಳುವಾದುದು (ಮೋಶತ. ೪-೫೩), 
[ಬೆಂ, (< ಬೆನ್‌) 4 ಪಿತ್ತಿಲ್‌ (ಎ ಪಿಂತಿಲ್‌)] 
ಬೆಂಬಿಸಿಲ್‌. « ಬಿಸುವಿಸಿಲ್‌' ನೋ. 
ಬೆಂಬೀವು (ನಾ). ಬೆನ್ನಿನ ನರ, -- ಹುರಿ ; ಮಿದುಳಿನ ನಡುವಿನ ಕೆಳಗೆ 
ಬೆಂಬೀವು ತಲೆಕಡೆಯಲ್ಲಿ ಮೊಂಡುಮುದ್ದೆಯಾಗಿರುವುದು (೪084. 2. 0೪). 
[ಬೆಂ (-ಆಬೆನ್‌) 4 ಬೀವು] 
ಬೆಂಬೀಳ್‌ " ಬೆಂಬೀಟ್‌ ' ನೋ. 
ಬೆಂಬೀಳು «ಬೆಂಬೀಟು' ನೋ. 
ಬೆಂಬೀಬು್‌, ಬೆಂಬೀಳ್‌, ಬೆಂಬೀಳು, ಬೆನ್ನುಬೀಳು (ಕ್ರ). ೧. ಬೆನ್ನಿನ 


೬೫೬೧ 


40 


ಬೆಂಬೂರಿ 


ಮೇಲೆ ಬೀಳು ; ಅಂಗಾತನಾಗು ; ಮುಖಮೇಲುಮಾಡಿ ಬೀಳು ; 
ಅದಟಂ ಸಿಂಧುತನೂಭವಂ ವಿಜಯನೊಳ್‌ ಮಾರ್ಕೊಂಡಣಂ ಕಾದಲಾಆದೆ. 
ಬೆಂಬಿಲಸ್ತೊಡೆ ಕಾದಲೆಂದು ಬೆಸನರ್‌ ಪೂಣ್ಣಂ ಗಡಂ ದ್ರೋಣಂ (ರಾ. 
9೦-೬೫). ೨. ಬೆನ್ನಿಂದ ಹೊರಕ್ಕೆ ಬರು, ಹೊರಬೀಳು : 
ನಲ್ಲಂಬಿಂದಿಸೆ ಪುಷ್ಪಬಾಣನೆರ್ದೆಯಂ ಬೆಂಬಿಬ್ಬು ಬೆಳ್ಳಾಗಿ . . - ಮೆಯ್ಕೆಲ್ಲಂ 
ದಿಟ್ಟಿಗಳಾದೊಡಿಂದ್ರನೆನಿಸಲ್ಕಾರ್ಶಂ ಮಹೇಂದ್ರಾಂತಕಂ (ಗಳಗ. ೫೫೦ 
ಕತ್ತ): ೩. ದೈನ್ಯದಿಂದ ಹಿಂಬಾಲಿಸು; ಶರಣಾಗತನಾಗು : 
ತೋರಣ*ಕೆಯಾಳ್ಗ ೪೯ ಬಳ್ಳಿ ಬೆಂಬೀಟಕಿ . . , ಬಂದುವೋರ್ಮೊದಲೊಳ್‌ 
ಮಾವಿನ ಬಳ್ಳಿ ಮಲ್ಲಿಗೆಯ ಕೋಲೆತ್ತೆತ್ತಲುಂ ಕಾವನಾ (ಕಗ. ೩0೪). 
೪. ಹಿಂದೆ ಬೀಳು ; ಹಿಂಜರಿ; ಓಡು ; ಪಲಾಯನ ಮಾಡು ; ನಿಚ್ಚಂ 
ಬೆಂಬಿರ್ದು ಚಿಂತಿಸಿ ದುಃಖದೊಳ್‌ ಪಿರಿದುಮವರಿಂ ಕಣ್ಣೆಟ್ಟಂ ಭಟ್ಟಂ 
ನಿಕೃಷ್ಟರೆ ದೂಸಚಗಿರ (ಬಳು. ೨-೪); ದನುಜಂ . . , ನೆಟ್ಟನೆ 
ಚಿಂತಾಗಿರಿ ಮೇಲೆ ಬೀಟ್‌ ಪಿರಿದುಂ ಬೆಂಬಿಟ್ಲು ಬಂದೆಯ್ದಿ ಪೊಕ್ಕು 
ನಿಜಾವಾಸಮಂ (810. ೩-೨೪): ಪುಲಿಯಂಂ ಭೀಕರರೂಪದಾ ಮಟಗಳುಂ 
ಬೆಂಬಿರ್ದು ಬೇಗಂ ಭಯಾಕುಲದಿಂ ಕಬ್ಬಿನ ಬಿಲ್ಲುಮಯ್ಧಿವರಲಂಬಾಗಿರ್ದ 
ವೇಂ ಚೋದ್ಕಮೋ (ಉಕ. 6-18). ೫. (ಆಲಂ) ಕೆಡುಕನ್ನು 
ಮಾಡಲು ಸಮಯವನ್ನು `ಕಾಯು.--ಹೊಂಚುಹಾಕು ; ಕರಂ 
ಬೆಂಬಿಬ್ಹು ದುರ್ಯುಕ್ತಿಯಿಂದದಯಂ ಧರ್ಮಜನಿಕ್ಕಿದಂ ಗುರುವಂ 
(ಕುಶಠಾ- 07-43). ೬. ತಳೆಮಳಗೊಳ್ಳು; ದುಃಖಿಸು ; ನಚ್ಚುಗೆಟ್ಟ 
ಬಡವನಂತೆ ಬೆಂಬಿರ್ದು ದೆಸಿಗೆಟ್ಟರಂತೆ ಚಿಂತಿಸಿ (ರರನ್ಸು. 0-049). 
ಬೆಂಬೀಳ್‌ : ೧. ಬಾಡಿದ ಲತೆಯಂತೆ ಬೆಂಬಿದ್ದು ಪಟ್ಟಿರಲು (ರರ. ರೇ. 
೪. ಹೆಟ್‌ಮೆಟ್ಟಿ ನಡುಗಿ ಬೆಂಬಿರ್ದನಾ ಪಾತಕಂ (ಸಿರೆ. ರೇ. 
೬೪-೦೭); ನಂಬದಿರು , , , ಸಂಗರವೆಂಬ ಮಾತಿಗೆ ಹಂಬಲಿಸಿ ಬೆಂಬಿ:ಳ್ವ್ಯ 
ಬಾಹಿರರ (ಖಮ್ಮಂ. ೮-3). ಬೆಂಬೀಳು: ೪. ದುರಿತಪಂಚೇಂದ್ರಿಯೆಂಗಳ 
ಬಳಿವಿಡಿದು ಭೂತಶರೀರದೊಳು ಬಿದ್ದು ಬೆಂಬೀಳುವನಲ್ಲ (ಶಿನಗೀ- 3೬-೦೦೮); 
ವಿದುರ ಬೆಂಬೀಳದಿರು ಬಿಂಕದ ಹದನ ಬಲ್ಲೆನು ಭೀಮಪಾರ್ಥರ ಮುದವ 
ಬಯೆಸುವೆ (ಕುಕ್ಕಾಸ- ೨-೬೪); ಅಜ್ಞಾನಿಗಳು ದಿಟ ಪಂಭವಿಸಿದರೆ ತತ್ವ 
ವಿದ್ಯಾಪರಿಣಿತರು ಬೆಂಬೀಳಲರಿವರೆ (ರಗ. ೩-೬-೬೭). . ೬. ಪರರಿಂದಂ 
ಮಿಕ್ಕು ಬಾಳಲ್‌ ಬಯಸಿ ಕುದಿದು ಬೇಳಾಗಿ ಬೆಂಬೀಳುತಿರ್ದುಂ . 
ಗಾಸಿಯಾದಪ್ಪೆಂ (ಗ್ಗ: 00). ಬೆನ್ನುಬೀಳು : ೩, ನೀನು ಬಹುಶಃ 
ಎಣಿಸಿಕೊಂಡಿದ್ದಿ ರಬಹುದು , , , ನಾನೂ ಆ ಬೀದಿಯ ನಾಯಿಗಳಂತೆ 
ನಿನ್ನ ಬೆನ್ನುಬೀಳುತ್ತೇನೆಂದು (ಹೊಸಕ್ಕಿ. 00); ನಿಮ್ಮ ವಿದ್ಯೆ ಅಪಾರವಾದುದು 
ಎಂತಲೇ ಜನ ನಿಮ್ಮ ಬೆನ್ನುಬಿದ್ದಿದ್ದಾರೆ (ಗಾಗು. 08). ೭. (ತನ್ನ) 
ಬಳಿಕ ಜನಿಸಂ ; ಒಡಹುಟ್ಟು ; ಸೃಷ್ಟಿಯಾದಿಮಾಯಯೆನ್ನ ಬೆನ್ನುಬಿದ್ದ 
ತಂಗಿಯು (ಕಡುಣ. ೦೦). [ಬೈ (ಬೆನ್‌) 4 ಬೀರ್ಟು] 
ಬೆಂಬುಡಿಕೆ (ನಾ). ಸಂಡುವ ಧೂಳು (?); ಬಡಪಸು ನಸು 
ಲೃಣಂ ವಿಶ್ವನಂದೀ ಕೆಡೆದೈ ಚೌವಟ್ಟದಿು ಬೆಂಬುಡಿಕೆಯೊಳ್‌ 
(ಕಾಂೀಕ್ಕ- ೬-3). [ಬೆ (ವ ಬಸಿದು) 4 ಪುಡಿಕೆ ?) 
ಬೆಂಬುಯ್ಕಲ್‌ (ನಾ). ಅಟ್ಟಿಸಿಕೊಂಡು ಹೋಗಿ ಮಾಡುವ ಕಾಳಗ; 
ಮೇಲೆ ಬಿದ್ದು ಮಾಡುವ ಯುದ್ಧ : ಹರಿವಿದ್ರಿಯಾದಿಗಳ ಬೆಂಬು. 
ಯ್ಕಲಂ  ಫೋಪನುರವಣಿಪೆ ವಿಷಯಾದಿಗಳ ಬೇಂಟೆಯಂ ಪೋಪ 
(806. ರೇ- 36-0೯). [ ಬೆಂ, (<ಜೆನ್‌) 4-ಪುಯ್ಕಲ್‌ (<ಪೊಯಲ್‌)] 
ಬೆಂಬೂದಿ (ನಾ). ಬಿಸಿಯಾಗಿರುವ ಬೂದಿ; ಬೆಚ್ಚೆಗಿರುವ ಬೂದಿ : 
ಬೆನ್ನೀರ್‌, ಬೆಂಬೂದಿ, ಪಂದಲೆ (ಕಫಕೂ. ೦೪೫ ಉದಾ). 
[ಬೆಂ (< ಬಿಸಿದು) 4-ಬೂದಿ] 
ಬೆಂಬೂರಿ (ನಾ). ಒಂದು ಬಗೆಯ ಊದುವ ವಾದ್ಯವಿಶೇಷ ; 


೭-೦೪). 


ಕ: 


ಸೋಂ! 


ಬ 


ಬೆಂಬೆಟ್ಟ ೬೫೬೨ ಬೆಕ್ಕು 


ಕೊಂಬು ಕೊಳಲು ಚಿನ್ನ ಬೆಂಬೂರಿ ಹೆಗ್ಗಾಳೆ ಅಂಬನಾ ಹೊರೆ ಪೆಟಲಾಳು 
» «ಎ ನಡೆಯಿತು ಪುರಕ್ಕಾಗಿ (ಗುಂಡುಸು- ೪). "ಬಂರುಗ್ಳು' ಹೋ. 
[?] 

ಬೆಂಬೆಟ್ಟ (ನಾ). ಕುದಿಯಂತ್ತಿರುವ ಲಾವಾರಸವನ್ನು ಉಗುಳಂವ 
ಬೆಟ್ಟ; ಅಗ್ನಿಪರ್ವತ : ಸಂಜೆಯ ಓಲಗದುಗ ಪ್ರೇಕ್ಷಕರಿಗೆ. - - 
ಸ್ತ್ರೀಪ್ರಪಂಚದ ಈರ್ಕ್ಯಾಸೂಯೆಗಳೆಂಬ ಬೆಂಬೆಟ್ಟಗಳನ್ನೂ . - . ಚಿತ್ರ 
ವಿಚಿತ್ರ ಪುಷ್ಪಮಾಲೆಗಳನ್ನೂ ಧರಯಿಸಿ ಆಳುತಿದ್ದ . . . ನಾಯಿಕೆ 
ಯಾಗಿದ್ದೆನು (ಕುಂತ್ರಕ, 36-೨೩)... (ಬೆ ಆಬಿಸಿದು; ಬೆಟ್ಟ] 

ಬೆಂಬೊಳಲೆ (ನು). (? ): ಚರ0ರಕ್ಕೆ ಮಕಾರ... ಬೆಂಗದಿರ್‌, ಬೆಂಬೊಳಲೆ, 
ಬೆನ್ನೀರ್‌ (ಕನುರ. 063 ಶ್ರಯೋ)- [ಬೆಂ (-ಆಬಿಸಿದು) -/- ಪೊಳಲೆ ? ] 

ಬೆಕ್ಕಟ (ನಾ)- ಆಶ್ಚರ್ಯ ; ವಿಸ್ಮಯ: ಬೆಕ್ಕಟದಿ ನೋಡುವಿರಿ 
ನಿಮಗೇನಕ್ಕರವು ಅದರಲ್ಲಿ ಹೀನವು ಬಕ್ಕು (ನಶಾ. ೨೦-೬೩); ದನುಜೇಂದ್ರ 
ಬೆಕ್ಕೆಟದಿ' ನೋಡ್ತನಗು ಪಂಜರವಿಕ್ಕಿ ದನುಜರನೆಲ್ಲರನು ಹಾಉಕ್ಕಿ 
'ದೆಳೆಯುವನಲ್ಲವೆನುತಸುರೇಂದ್ರ ಖಶಿಗೊಂಡ (ತಾತಾ. ೦೨೦-೫4). 
'ಬೆಕ್ಕಟಗರೆ' ಪರಾ. ಬೆಕ್ಕಸ?) 

ಬೆಕ್ಕಟಗರೆ (ಕ್ರಿ). ಆಶ್ಚರ್ಯಪಡು ; ಬೆರಗಾಗು : ಬೆಕ್ಕಟಗರೆವರೇನಂಗೇಶ 
ಸಾಧ್ಯಕೆ ಬರದು ನಡೆನಡೆಯೆಂದು ನಕ್ಕರು ಆಳಿರನ್ನೆಯರು (8೫. ೨೦-೨೭). 

[ಬೆಕ್ಕಟ-/-ಕರೈ (ಕಟ್‌) ] 
ಬೆಕ್ಕತ್ತು (ನಾ). ಬೆನ್ನು ಮತ್ತು ಕತ್ತು ಸೇರುವ ಸ್ಮಳ ; ಕುತ್ತಿಗೆಯ 


ಹಿಂಭಾಗ : ಕಾವಿಯೊಳಗೆ ಅವಿತಿದ್ದ ಖಡ್ಗ ಹೊರಗೆ ಬಂತು. ಬೆಕ್ಕತ್ತಿಗೆ, |, 


ಇ್ಲಾಗೆ ಏಟುಬಿದ್ದು ಗಾಯಗಳಾಮವು (ಕಂಗಳ: 0). . 'ಹೆಕ್ಕತ್ತು' 
ಪರಾ. [<ಜೆನ್‌ ಕತ್ತ (<ಕಲ್ಲು)] 

ಬೆಕ್ಕನೆ, (ಅ). ಒಂದು ಅನುಕರಣಾವ್ಯಯ : ನರನ ನೇಹದ ನಚ್ಚಿ 
ಬೆಕ್ಕನೆ ಖೆರತೆ ಪಗೆಯಿವನೆಂಬುದನು ನೀನರಿಯೆ (ಅನಂಗ. ೫-೪-೯). 

y [ಬೆ 4 ಅನೆ] 

ಚೆಕ್ಕರಿಸು (ಕ). ೧. ಮೇಕೆಯಂತೆ ಧ್ವನಿಮಾಡು...-ಕೂಗು : 
“ಬೆಕ್ಕರಿಸು-- ಅಜಧ್ವನೌ” (ಕನುರಾ); ತಾಂ ಪುರುಷನೆಂದಾಗಳೇ ಬೆಕ್ಕರಿಸುತ್ತ 
ಲ್ವಲ್ಪು, ದಲ್ಮಕ್ಷನೆನುತಲವನಂ - ತನ್ನಮೊಲ್ಮಾಡಿ ತೋರ್ದಾ ಮರುಳಾಟ 
ಕ್ಕೊಲ್ಕುಮಾ ಗೌರವಮೆನಿಸುತ್ತಿರ್ದೆ ನೀಂ ವೀರಭದ್ರಾ (ನಕಕ. ೦೦). 
೨. ಅಹಂಕಾರಪಡು ; ಗರ್ವಿಸು ; ಬೀಗು: ಜಂಕರಿಸಂ ಕಾತರಿಸಂ 
ಮಾಂಕರಿಸಂ ಬೆಕ್ಕಸಂಬಡಂ ಬೆಕ್ಕರಿಸಂ (6ಫ- ೩-೦೪) ; ಆರಜ್‌ವಂ 
ಮೆಲಕಿದಪರಿನ್ನಾರಾ೦್‌ ಸೌಭಾಗ್ಯಗರ್ವದಿಂ ಬೆಕ್ಕರಿಪರ" ಮಾರಂ ಮುನಿದವ 
ರೆರ್ದೆಯೊಳ್‌ ಕೂರಂಬಂ ತೆಗೆಯದೇಕೆ ಕಡೆಗಣಿಸಿರ್ಪಂ (0೫. ೪-3೪). 

[ಬೆಕ್ಕಕ್ಕ4- -ಇಸ್ಕು] 

ಬೆಕ್ಕಸ ' (ನಾ). ಆಶ್ಚರ್ಯ ; ಬೆರಗು; ವಿಸ್ಮಯ: “ಬೆಕ್ಕಸಮೆಂ 
ದಾಶ್ಚರ್ಯಂ” (ಕಠಸಾ, ೩6-೨69) ; ಕರ್ಣಾದಿಗಳ್‌ ಕಂಡು ಬೆಕ್ಕಸಮಾಗಿ 
ರ್ಪಿನಂ . . - ಮಾನಂ ಸಮಂತೆಚ್ಚು ಮೆಚ್ಚೆಸಿದಂ ದೇವರುಮಂ 
ಧನುರ್ಧರರುಮುಂ ವಿದ್ವಿಷ್ಟವಿದ್ರಾವಣಂ (ಕಂಕಣ. ೩-೬); ಪೊಸ್ಕು ಬೆಕ್ಕಸ 
ಮಿರೆ ದೇವರುಂ ದಿವಿಜಲೋಕದೊಳರ್ವಿಸೆ (ನೀತ. 0೨-2೩೬) ; ಬೆಕ್ಕಸದಿ 
ನೋಡುತಿರ್ದಳ್‌ ತರಳೆ (ಇತ್ರಾಂಗ. ೬-0೬೪), 'ಬೆಜಿಗು' ಪರಾ. 

[ದೇ.॥ ತುಳು. ಬೆಕ್ಕಸ್‌, ಬೆಗ್ಮಸು] 

ಬೆಕ್ಕಸಂಗೊಳ್‌. ಬೆಕ್ಕಸಗೊಳ್‌ (ಕ್ರಿ). ಆಶ್ಚರ್ಯಪಡು : ಬೆರಗಾಗು ; 
ಎಸ್ಮಯಂಹೊಂದಂ: ಇಂತಿಂತು ಬೀರಾಳ್ಗಳಿಲ್ಲಲ್ಲಿ ನಗೆ ನುಡಿಯುತಿರೆ. 
ಬೆಕ್ಕಸಂಗೊಂಡಿಂದ್ರಜಂ ಪಕ್ಕದಲ್ಲಿರ್ದನಂ ಪ್ರದ್ಯುವ್ನಾನಂ ಕುರಿತು 
(ತಾಂ. ೭6-30೩): ಬೆಕ್ಕೆಸಗೊಳ್‌ : ನೋವಿನಿಂದಲುಗುಡದಾದೆ 
ಬೆಸ್ಕಸಗೊಂಡು (ಕೋಲಿ. ೪-೬೪). [ಬೆಕ್ಕೆಸ./- ಕೊಳ್‌] 


ಬೆಕ್ಕಸಂಬಡು, ಬೆಕ್ಕಸಬಡು, ಬೆಕ್ಕಸವಡು (ಕ್ರಿ). ೯ ಬೆಕ್ಕಸಂಗೊಳ್‌ ; 
“ಬೆಕ್ಕಸಂಬಡು. _ವಿಸ್ಮಯೇ” (ಕನುರಾ) ; - ಬಗೆಯನುಕಿ ಸೆಜಕಿವಿಡಿದ ವಿದ್ಯಾ 
ಧರವಿಳಾಸಕ್ಯಂ ಬೆಕ್ಕಸಂಬಟ್ಟು (ಅಂತ್ರ. 3-೪೦ ನ) ; ಲಕ್ಕಸಂಖ್ಯೆಯ ಪೊನ್ನ 
ಶಾಶಿಗಳುಕ್ಕುತಿರೆ ಬಿಜ್ಜಳೆನು ನೋಡುತ ಬೆಕ್ಕಸಂಬಟ್ಟು (ಇಸಪು- ೩-೬೦). 
5 | ಬೆಕ್ಕಸಬಡು: ಜನವು ಬೆಕ್ಕಸಬಟ್ಟು ಬೆದಅೌದುದು (ಸಾಳ್ಮರಾ- ೩೦-೩೪) ; 
ಮೂರು ಪೊಡವಿಯಷ್ಟಗಲದ ಹಂಸ ಬಡಮೈಯೊಳಿರ್ದುದ ನೆನೆದು 
ಬೆಕ್ಕೆಸಬಟ್ಟಿ ಬೆಡಗೋಯೆಂದೆನೆ ನೃಪನೆಸೆದ (664. ೩-೨೨). ಬೆಕ್ಕಸವಡು ; 
ಮಕ್ಕಳು ಪುಟ್ಟಿದ ಪದದೊಳು ಬೆಕ್ಕಸವಟ್ಟಿರ್ದ ಮರ್ತರಂ ಕಂಡಾಗಳ್‌ 
,ಚೆಕ್ಕನೆಯವರ ಹೃದಯದೊೊಳಿರ್ದಕ್ಕಜಮಂ ಕಳೆದು ಕೀರ್ತಿಯಂ ಪ್ರಕಟಿಸಿದಂ 
10] (ಶಕ್ಕಾಸ್ರ್ರ- 00-00) ; ಆದೆ ಅದೆ ಬಂದಂ ಜಯಜುಯಾಪತಿಯದಟರ 
ದೇವನೆನುತ ತಂತಮ್ಮೊಳ್‌ ಬೆದರ್ದರ್‌ ಬೆಕ್ಕಸವಟ್ಟರ್‌ . . . ಪರನೃಪ 
ಬಲದವರು (೩ಜುಕಾ. ೭-೨) ; ನಾರಾಯಣನಖಿಲಜಗತ್ಕಾರಣಂ ... 
ಮನಃುಜಾಕಾರಮನಾಂತಿರ್ಕುಮಕ್ಕ ಬೆಕ್ಕಸವಡದಿರ್‌ (860, ೬-೩೫). 
[ ಬೆಕ್ಕಸ 4 ಪಡು,] 
15 |ಬೆಕ್ಕಸಂಬೆರಗು " ಬೆಕ್ಕಸಂಬೆಜಗು ' ನೋ. 
ಬೆಕ್ಕಸಂಬೆರೆ (ಕ್ರಿ). ಇಬೆಕ್ಕಸಂಗೊಳ್‌ : ಇದು... ಬೆಳ್ಕಸಂಬೆಟಕಿ£ರೆ 
ಯದಿಕ್ಕೆಯುಂ ಸಾಸಮಿಲ್ಲದ ದೇಶಮುಂ . , . ಎನಿಸುಗುಂ (ಕನ. 
೦4೭). [ಬೆಕ್ಕಸ -೬ ಬೆರೆ,] 
ಚಿಕ್ಕಸಂಬೆಳಗು.-ಬೆಕ್ಕಸಂಬೆರಗು. ಬೆಕ್ಕಸಬೆರಗು, ಬೆಕ್ಕಸಬೆಜಗು (ನಾ). 
ಅತ್ಯಾಶ್ವರ್ಯ ನಿಬ್ಬೆರಗು ; ಮಹಾವಿಸ್ಮಯ ; ಒಳ್ಳಲಿಗರ್‌ 
ಸುಕ್ಷಿಯಿಲ್ಲದೆ ಸಾಲಂಗೊಟ್ಟರಂತೆ [ಬೆಕ್ಕಸಂ]ಬೆಟಗಾಗೆ. (ಧಮಾನ್ಕು. ೨-೬೮); 
ಬೆಕ್ಕಸಂಬೆಅಗಾಗಿ. ಭೈರವನಕ್ಕ ತಾನಿವಳಾಗಬೇಕಿನುತಿಕ್ಕೆ ಲನನಾರೈವುತಂಜುತ 
ನೋಡಿದನು ಹನುಮ (ಕರಣ: ೫-೨-೬೨); ದೆಸೆದೆಸೆಗಳಂ ಕೆಕ್ಕರಿಸಿ 
ನೋಡುತ್ತೆ ಸೈವರಿದು ಬರುತಿರಲ ದಿಕ್ಕದಿಕ್ಕಿನೊಳಿರ್ಪ- ರಳೈಸರ್‌ 
25| ಕಾಣುತ್ತೆ ಬೆಕ್ಕಸಂಬೇಜಗುದರು (ಕಂತ. ೪೪-0): ಬೆಕ್ಕಸಂಬೆರಗು £ ಗಯ 
ಮುರೆಹೊಕ್ಕನೆಂದೇ ಕೈವಿಡಿದು ಹರಿ ಕೇಳ ಕಳುಹಿದರೆ ಚಿಕ್ಕಮಾತುಗಳಾಡೆ 
ಚಕ್ರಕೆ ಬೆಕ್ಕಸಂಬೆರಗಾಗಿಯಗ್ರಜನೆಕ್ಕತುಳದಲಿ ತಿಳಿದು ಬಾಯೆನೆ ಬಂದೆ 
ನಿಮ್ಮೆಡೆಗೆ (ಕೋಗಡು- 0-4೪). ' ಬೆಕ್ಕಸಬೆರಗು : ಭಾಗಮ್ಮ ಬೆಕ್ಕಸ 
ಬೆರಗಾಗಿ ಕೇಳಿದಳು. (ಕಂಗರೋ- ೬೬) 5 ಮಹಾವರಾಯೆ ಕ್ಷಣಕಾಲ ಬೆಕ್ಕಸ 
30| ಬೆರಗಾಗಿ ನಿಂತಳು ' (೫: ೧೦): ಬೆಕ್ಕಸಬೆಜಿಗು : ಹೇಳದಿರು 
ಮಿಕ್ಕಿಂದ್ರಗಿಂದ್ರರ ತೋಳ ಸತ್ವವನರಸ ಕೇಳಿವನೂಳಿಗವ ಹೇಳಿದರೆ 
ಬೆಕ್ಕಸಬೆಜಗು ನಿಮಗೆ (ಕೊರಣ- ೬-೨೭-೦೦), ಇಕ್ಕೇರಿಯ ಭೂಪ 
ತುರುಕರ ದಾಳಿಗೆ ಬೆಕ್ಕಸಬೆಜಗಾಗುತಾಗ ಹೊಕ್ಕನು ಮಲೆಯನು 
(4058. 00-3). [ ಬೆಕ್ಕಸ - ಬೆಜಗ್ಗು ] 
45 ಬೆಕ್ಕಸಗೊಳ್‌ ( ಬೆಕ್ಕಸಂಗೊಳ್‌ ' ನೋ. 
ಬೆಕ್ಕಸಬಡು " ಬೆಕ್ಕಸಂಬಡು' ನೋ. 
ಬೆಕ್ಕಸಬೆರಗು " ಬೆಕ್ಕಸಂಬೆಕಗು” ನೋ. 
ಬೆಕ್ಕಸಬೆಜಿಗು ' ಬೆಕ್ಕಸಂಬೆಜಿಗು ' ನೋ. 
ಬೆಕ್ಕಸಮುಜು (ಕ್ರಿ). ಇ ಬೆಕ್ಕಸಂಗೊಳ್‌: ಕೌರವ್ಯರಂ ತಿಂದ ರಕ್ಕಸನೋ 
40( ತನೊ ಭೀಮಸೇನನೆನುತುಂ ಗಾಂಧಾರಿ ಬಳ್ಳುತ್ತೆ ಬೆಕ್ಕಸಮುತ್ರಳ್‌ ಬರೆ 
ಕಂಡು ಪಾಂಡವಬಲಪ್ರಾಕಾರನಾಕಾರಮಂ (ಗಠಾಯು- ೬-೩೩) ; ತನ್ವಂಗಿಯ. 
ಸಾಹಸಕ್ಕಿ ಬೆಕ್ಕಸಮಂಶ್ರಿರ್ದಂ  (ಕೇಬಪು- ೬-೩೨ ನ); ಕನ್ನಡಗಬ್ಬ 
ಮನೊಲ್ಲು ಕೋವಿದರ್‌ ಬೆನ್ನಸಮುತ್ತು `ವಂಚ್ಚೈ ಪೊಗಳುತ್ತಿರೆ (608, 
೩-೬೨). [ಬೆಕ್ಕಸ 4 ಉಜು] 
45 | ಬೆಕ್ಕಸವಡು « ಬೆಕ್ಕಸಂಬಡು' ನೋ. 
ಬೆಕ್ಕು * ಬೆರ್ಕು' ನೋ. 


ಬೆಕ್ಕುಗಣ್ಣು 


ಬೆಕ್ಕುಗಣ್ಣು (ನಾ). (ಬೆಕ್ಕಿನ ಕಣ್ಣಿನಂತೆ) ಬಣ್ಣವುಳ್ಳ ಕಣ್ಣು: ಅಕ್ಕುಳಿಸಿದ 
ಹೊಟ್ಟೆ ಬೆಕ್ಕುಗಣ್ಣಿನ ಮೋಜ್‌ ಅಕ್ಕುಳಿಯು -ತುಂಬ ಕಡುಗೋಪಿ 
ಪುರುಷನು ಚಿತ್ತಿನಿಗೆ ಮೇಳ (ಸರ್ವಶ್ಚಿ- ೦೬೩೪) ; ಕಣ್ಣುಗುಡ್ಡೆಯ ಕರಿಯ 
ಭಾಗ ಬೂದುಬಣ್ಣವಾಗಿರುವ ಕಣ್ಣು ಬೂದುಗಣ್ಣು, ಬೆಕ್ಕುಗಣ್ಣು 
(arey-eye. ಇಂಕು). [ಬೆಕ್ಕು (ಎ ಬೆರ್ಕು) + ಕಣ್ಣು (ಕಣ್‌) ] 

ಬೆಕ್ಕುಮಾಳಿಗೆ « ಬೆಳಕುಮಾಳಿಗೆ' ನೋ. 

ಬೆಗಡಿಸು (ಕ್ರಿ). ಹೆದರಿಸು; ಭಯಪಡಿಸು ; ಅಂಜಿಸು.: ಬೆಗಡಿಸಿ 
ತತ್ವವಿದರ ನಿಷ್ಮುರದಿಂ (ಜೋಗಾಂರ ೨-೨೨). [ ಬೆಗಡ್ಕು 4 ಇಕ್ಕು] 

ಬೆಗಡ್ಕು, ಬೆಗಳ್ಗ್‌, ಬೆಗಬೈ (ಕ್ರಿ). ೧. ಆಶ್ಚರ್ಯಪಡು ; 
ಬೆರಗುಗೊಳ್ಳು ; ವಿಸ್ಮಯವನ್ನು ಹೊಂದು ; (). ೨. ಅಂಜು; 
ಅಳುಕು ; ಬೆದರು: ಹರಿ ಬೇಡೆ ಕವಚಮಂ ನೀನಿರದಿತ್ತೈ ಕೊಂತಿ 
ಬೇಡೆ ಬೆಗಡದೆ ಕೊಟ್ಟಿ ಹುರಿಗಣೆಯಂ (ಕರಾರು. 3-3): ಬೆಗಳ್ಸ್‌ : 
ವಿ. ಖಳರಳವಂ ತಳಳ್ಹ(ಲ್ವಿ) ನೇಣ ಕಳ್ಳರ ಕೊಳ್ಳಿಯ ಬಾಧೆಯ[ಂ] 
ಬಿ(ಬೆ)ಗಳ್ಳಳಅ* ತೆರಳ್ಹಿ * * » ನಿಮಣ್ಮಳತರಕಿಃತಿನ್ರಿಯಂ ಪಡೆದಳ್‌ 
(ಕ: 29, ೧-೫೯; 2204)- ಬೆಗಲ್ಸಾ : ೨. ಬರೆಪದ ಜೀವಚಿತ್ರಮುಮ 
ನೀಕ್ಷಿಸಿ, - - ಬೆಗಟ್ಟ ಕಣ್ಣಳೆಂ ಬರೆತೆಗೆದಂ ನೃಪಂ ತನಗೆ ತಾಂ ಗಡ ಲಜ್ಜಿಸಿ 
(0091 ); ಕನಲ್ಹೊನಲ್ಹು ಬೆಗಟುತ್ತು ಬೆಗಟವಿಗೆ ಮತ್ತ, 
[ಮಂತೆ ಸಾರಿರ್ದು] . . , ವಿಪ್ರಳಾಪಂಗೆಯ್ಕುತ್ತಂ (ರತಂ. ೦-೪೩). 

ಬೆಗಟ್ತಿಂಎ ಹೆದರಿದವನು; ಭಯಪಟ್ಟವನು: “ಬೆಗಟ್ತನೆ ಭೀತಿ 
ಯುಕ್ತನೊಳ್‌” (೪ರ. ೨೨). 
[ದೇ.॥ ತುಳು. ಬೆಗಡು; ತೆಲು, ಬೆಗಡು, ಬೆಗ್ಗಡು, ಬೆಗ್ಗಿಲು] 

ಬೆಗಡ್ಕು, ಬೆಗಳ್ಮ್‌, 'ಬೆಗಟ್ಮ (ನಾ). ೧. ಆಶ್ಚರ್ಯ; ಬೆರಗಂ; 
ವಿಸ್ಮಯ ; ಬೆಗಡು ಮುಸುಕಿದ ಮುಖದ. ಹುಯ್ಯಲುಗಾಅ 
ಬಹಳೋಲಗಕೆ ಬಂದನು (ಉಂ. ೩-೩). ೨. ಭಯ; ಅುಜಿಕೆ; 
ಅಳುಕು ; “ಬೆಗೆಡು- ಭಯಂಗ (ಕನುತ- ಕಂ, ೨); ಇವರ ಲಿ:ಲಾಲಾಸ್ಯ 
ದಲಿ ನೆಲೆಯ ಕಾಣದೆಯೆ ನನ್ನ ಮತಿ ಬೆಗಡಾಗಿ ತೊಳಲುತಿಹುದು (ಓಉನು. 
೨೫-೦೬). 'ಬೆಗಡುಗೊಳ್‌' ಪರಾ. ಬೆಗಳ್ಮ್‌ : ೨. *ಬೆಗಳ್ಳೊಳಿಸು' 
ಪರಾ. ಬೆಗಬ್‌,: ೧. “ಬಕ್ಕುಡಿ ಬಿಗುರ್ವಗುರ್ವು ಬೆಬ್ಬಳ ಬೆಗಟ್‌ 
ತಲ್ಲಣಂ ತಳವೆಳಗು ಮಲ್ಲಟಯೆನಲೈೆ ಬೆಜಗಪ್ಪ ಭಾವಂ” (ಕಕ್ಕ. ೪೦). 
೨. ಕನಲ್ಲೊನಲ್ಲು ಬೆಗಬುತ್ತು ಬೆಗಟು" ಮಿಗೆ ಮತ್ತ [ಮಂತೆ ಸಾರಿರ್ದು) 
* «  ವಿಪ್ರಳಾಪಂಗೆಯ್ಯ್ಯತ್ತಂ (0೬೫ರ. ೦೪-೪೩). 

[ <ಬೆಗಷ್ಟು. / ತೆಲು, ವೆಗಡು ] 

ಬೆಗಡುಗೊಳ್‌, ಬೆಗಡಂಗೊಳು, ಬೆಗಡುಗೊಳು ಬೆಗಟ್ಕೋೊಳ್‌ (ಕ್ರಿ)- 
0. ಅಚ್ಚರಿಪಡು ; ಬೆರಗುಗೊಳ್ಳು ; ವಿಸ್ಮಯಪಡಂ : ನೆಗೆದು 
ರಿವೌರ್ವಾನಳನುರ್ಬುಗಳಿನಲುಂ ನೆಗೆದುವಹಿಮಹಿಮಕರಬಿಂಬಂ ಅಂತವಂ 
ಕಂಡು ಬೆರ್ಚಿ ಬೆಗಡುಗೊಂಡ ಭೋಗಭೂಮಿಜರಂ , . . ಸಂತಯಿಸಿದಂ 
(ಅಂತ್ರ: ೬-13 5), ೨. ಅಂಜು; ಭಯಪಡು ; ಹೆದರು : ಆಗಳದಂ 
ಕಂಡುತ್ತರನೊತ್ತರಮೊತ್ತಿದಂತೆ ಬೆರ್ಚಿ ಬೆಗಡುಗೊಂಡು (ಹಣ. 
6-೯ ನ); ನಿದ್ರೆ ತಿಳಿದು ಕಣ್ಣೆಆ್‌ಮ ಕೆಲಬಲನಂ ನೋಡಿ ಬೆಚ್ಚಿ ಬೆಗಡು; 
ಗೊಂಡು ಅನುಶಾಪವೇಟ೨ (04ರ. ೪೨3); ಮಗನ ಮಾತಿಗೆ ಬೆಗಡು 
ಗೊಂಡನು . . . ಬೆದಜ್‌ದನಸುರ (1065. 64). ಬೆಗಡುಗೊಳು: 
ವಿ. ತೆಗೆಯೆ ಬೆನ್ನಿಂದಲಗುರಕ್ಕೆ ಮೂಡಿರೆ ಕಂಡು ಬೆಗಡುಗೊಳುತೆಲ್ಲರುಂ 
ಮುಗಿ ಮುಮ್ಮಳಿಗ್ನೊಂಡು (106. ರೇ. ೬೬-೦೫); ನಗರದೊಳು ದಶ 
ಮುಖನ ಕಾಣುತ ಬೆಗಡುಗೊಳುತಲಿ (ಉತ್ತಕ- ೧೪-೨೮); ಬೆಗಡುಗೊಳು 
ವರು ತಡವುಮಾಡದೆ ವಿಗಡನನು ಕೊಲುತೈದು ಬೇಗನೆ. ೨-೪3). 
ಬೆಗಡುಗೊಳ್ಳು : ೧ಎ ರತ್ನುಜಿಯಂಥ ಸುರಲೋಕಸುಂದರಿಯೇ 


೬೫೬೩ 


46 


ಬೆಗುಸೆ 


ಅವನನ್ನು ನೋಡಿದಾಗ ಬೆಗಡುಗೊಳ್ಳುತ್ತಾಳಿ (ಶಃಕುಂಡ- ೧೦೦) ; ಅಷ್ಟು 
ಆರ್ಭಟ, ಅಷ್ಟು ಗದ್ದಲ, ಅಷ್ಟು ಉಪಚಾರದಿಂದ ಕೋಣನಾದರೂ 
ಬೆಗಡುಗೊಳ್ಳಿದೆ. ಇರಬಹುದೆ (12೪ ೪1, ೦೦). ಬೆಗಟಕ್ಗೊಳ್‌ : 
೨. ಅಂತು ಸೆತ್ಯಭಾಮೆಗಗ್ಗ ಳಮಾದ ವಿರಹಪರಿತಾಪಮೆಂ ಕಂಡು 
ಬೆಗಬಕ್ಕೊಂಡು ೬ ೬೬ ಇಂತೆಂದಳ್‌ (ಗಏ. ೧೦-೨೦ ಫ)- 
[ಬೆಗಡ್ಡು + ಕೊರ್ಗಿ) 
ಬೆಗಡುಗೊಳಿಸು, ಬೆಗಳ್ಗೊಳಿಸು (ಕ್ರಿ). ೧. ಭಯಪಡಿಸು: ಹೆದರಿಸು; 
ಅಂಜುವಂತೆ ಮಾಡು: ನೆತ್ತಿಯ ಬಗಿದು ಕೂರಂಕುಶದಲಾನೆಯ 
ಬೆಗಡುಗೊಳಿಸಲು ಬೀದಿನರಿದುದು ಸುಭಟರೆದೆಯೊಡೆಯೆ (ಕುವ್ಮಾರ್ರೋ. 
8-೦); ಮಗಳ ಮನ ವಿಗಡಿಸಿತು ನಾಲ್ವರು ಬೆಗಡುಗೊಳಿಸಿದರು 
(as. ೩-೩೩). ವಿ. (ಆಲಂ) ಭ್ರವೆಂಗೊಳಿಸು ; ನೋಟದಿಂದೆದೆಗೆ 
ಪುಟ್ಟಿಪರು ತಳ್ಳೆಂರವ ಬೇಟದಿಂ ಬೆಗಡುಗೊಳಿಪರು , , , ಕುಲಟಾಜನೆ 
(ಕುರಾಸಾಂ- ೩೦-೩೦), ಬೆಗಳ್ಳೊಳಿಸು : ೧. ಮಹಾದಂತಿಗಳಂ ಬೆಗಳ್ಳೊಳವ 
ಸಿಂಹಕೆ ಲಕ್ಷ್ಮಮೆ ಪುಲ್ಮಿಗಂ (ಣಃ 
[ಬೆಗಡುಗೊ 


ತಡ ಇಸ್ಕು) 


`[ಬೆಗಡುಗೊಳು 'ಬೆಗಡುಗೊಳ್‌' ನೋ. 


ಬೆಗಡುಗೊಳ್ಳು “ಬೆಗಡುಗೊರ್ಳ' ನೋ. 

ಬೆಗಡುವಡಿಸು (ಕ್ರಿ). ಇಬೆಗಡುಗೊಳಿಸು ೧ ; ರಾಜರಾಜಂ ಜೈತ್ರಯಾತ್ರೆ 
ಯೊಳ೯ , , , ತಗಡೂರಂ ಬೆಗಡುವಡಿಸಿ ತಾಯೂರಂ ಬಾಯ್ಕಿಡಿಸಿ 
- - « ಮಂಡಲಾಧಿಪತ್ಯದೊಳಿರೆ (ಕಕ. 3-3೪). [ಬೆಗಡ್ಮು-ಪಡಿಸು] 

ಬೆಗಡೊಂದು (ಕ್ರಿ). ಎ ಬೆಗಡುಗೊಳ್‌ ೨ ; ಲಲನೆಯಂಜುಲಿಸಲಿಲದಿಂ 
ಚಪ್ಪಳಿಸುತಂ ಬೆನ್ನೊಳು ಶಿರಸಿನೊಳ್‌ ಜಲವನೊತ್ತುವಳಾತ್ಮಜಗೆ 
ಬೆಗಜೊಂದದಂತೋವಿ (018. ೦೫-೯) ; ಭ್ರಮೆಯಿಂದಂ ಬೆಗಡೊಂದಿ 
ಬಲ್ಬುಡುಗಿ ಬೇಗಂ ಹಮ್ಮದಂಬೋದುದೆಯ್ದೆ ಮದೇಭಾಶ್ವನಂ:ದಿ 
ಜೀವನಿವಹಂ (೧4ರ. ೦೭-೪೭) ; ಇವಳ ವಿವಾಹವಿಷಯವಾಗಿ ಎಷ್ಟೋ 
ಬೆಗಡೆೊಂದುತ್ತಿದ್ದೇನೆ. ಆ ಬೆಗಡೆಲ್ಲವೂ ತೀರಿಹೋಗುತ್ತಿದೆ (ಅಕ್ಷ್ಮೀಶ್ರ- ೩೭). 

[ಜೆಗಡ್ಮು 4 ಒಂದ್ಯು] 

ಬೆಗಸಿಲ್‌ «ಬೆಲಗಸೆ' ನೋ. 

ಜೆಗಸಿಲೆ "ಬೆಲಗಸೆ' ನೋ. 

ಬೆಗಳ್‌, 'ಬೆಗಡ್ಕು' ನೋ. 

ಬೆಗಳ್ಕ್‌ :ಬೆಗಡ್ಮು' ನೋ. 

ಬೆಗಳ್ಗೊಳಿಸು *ಬೆಗಡುಗೊಳಿಸು' ನೋ. 

ಬೆಗರ್ಟು, “ಬೆಗಡಂ' ನೋ, 

ಬೆಗಟ್‌, "ಬೆಗಡ್ಕು' ನೋ. 

ಬೆಗಬ್ಸಿಡೆ (ಕ್ರಿ). ಇಬೆಗಡುಗೊಳ್‌ ೨; ಪೊಗರ್ವೇಖಾಗಿ ಮೊಗಂ ಬೆಗಬಳ್ಸಿಡೆ 
ದೊಡಂ ಮೆಯ್ಕೂಂ ಮರಂ ಬರ್ದೊಡಂ ಬಿಗುರುತ್ತೇನಳವೊಂದಿನಿಂದ 
ಳಪಚಾರಂ ಬರ್ಪುದೆಂದಾರ್ಪಿನಿಂ (8ಳು. ೩-೨೩೦). 

[ಬೆಗಟ್‌ (< ಬೆಗಡ್ಳು) 4 ಕಡ್ಮೆ] 

ಬೆಗಟಕ್ಗೊಳ್‌ *ಚೆಗಡುಗೊಳ್‌' ನೋ. 

ಜೆಗಬ್ಬು (ನಾ). ಆಶ್ಚರ್ಯ ; ಬೆರಗು; ವಿಸ್ಮಯ: “ಬೆಗಬ್ಬು 
ಬೆಗಡಾಯ್ತು * (3985. ೨೦); ಅಂತಾ ಪುರದಹಿತರ್ಗೆ ಬೆಗಟ್ಬಿನೀಯುಘ 
ಗಟಕಿಸೆದರ್ಕುಂ (ಉರ್ಮರಿ. ೦ 

[ಬೆಗಯುಕ (< ಬೆಗಡ್ಡು 4 -ಪ್ಶ್ಯ] 

ಬೆಗುಸೆ (ನಾ)- ಒಂದಂ ಬಗೆಯ ಮರ ;" ಬೇವು ಬೆಲ್ಲವತ್ತ ಅರಳಿ ಆಲ 

ಬೆಗುಸೆಸೊಪ್ಪುಗಳೆಂ ನೀರೊಳು. ಹಾಶಿಶಿಶುವಿಂಗೆ' ಮಾಯಲೆಲ'ಿವುದು. 


(een: 0೬೦-೦೪ಿ. [21 


ಬೆಗ್ಗಾಡು 
A 


ಬೆಗ್ಗಾಡು * ಬೆಂಗಾಡು” ನೋ. 

ಬೆಚ್ಚ, «ಬಿಸ್ನು' ಪರಾ. 

ಬೆಚ್ಚ, `ಬಿಸ್ಕು' ನೋ. 

ಬೆಚ್ಚಂಬಿಲ (ನಾ). “ಬಿಸಿಯಾದ ಗಂಜಿ; ಬೆಚ್ಚಗಿರುವ. ಅಂಬಲಿ: 
'ನಡನಡನೆ ನಡುಗಿ ಬೆಚ್ಚಂಬಿಲಮುಮಂ ಪೊಯ್ದು ಮಿಡಮಿಡನೆ ಮಿಡುಕೆ 
ಪೊಕ್ಕುಳ ಬಳ್ಳಿಯಂ ಕೊಯ್ದು (ಶಿಂಕೋರೆ. ಹ. 3೦೦-೨4); ಬೆಚ್ಚಂಬಿಲವ 
ಕುಡುಗೋಲ ಕಪ್ಪಡವನರಳೆಯಂ ತೈಲವಂ ತಾ (ರ್ಕಣ: ೨-3) - 

[ ಬೆಚ್ಚ, (< ಬಿಸಿದು) 4 ಅಂಬಿಲ (< ಅಂಬಲಿ) ] 

ಬೆಚ್ಚೆಗುಟೀ (ನಾ). ಬಿಸಿಯಾದ ಅಗುಳು ; ಬೆಚ್ಚಗಿರುವ ಅನ್ನ: 

ಕೆಚ್ಚನೆ, ಬೆಚ್ಚಗುಲಿ2್‌ (ಕರ್ಮಾ. ೩೪4 ಶ್ರಯೋ)- 
[ ಬೆಚ್ಚ (- ಬಿಸಿದು) 4 ಅಗುಬಖ್‌ ] 

ಬೆಚ್ಚಗೆ (ಅ)- ಬಿಸಿಯಾಗಿ ; ಶಾಖಮಾಗಿ: ಮೊಗಂ ಮೊಗದತ್ತ ಸಾರ್ಚಿ 
ಬೆಚ್ಚಗೆ: ನಿಡುಗುಯ್ದ ನಲ್ಲಳ ಮುಖಾಂಬುಜಸೌರಭದೊಳ್‌ ಪೊದಟ್ಟು 
(#oxe. 1-001) ; ಬೆಲೆವೆಣ್ಣುಗಳ್ಳಂದು ಪಾದಗಳಾ ಬಣ್ಣಿಸಿ ಪಿಡಿವಾಗ 
ಬೆಚ್ಚಗಿದ್ದುವು ಹಸ್ತ ತಣ್ಣಗಿದ್ದುವು ಚರಣಗಳು (ಕಂತ: ೦3-೦೩೦) ; 
ಮೈಯನ್ನು ಯಾವಾಗಲೂ ಬೆಚ್ಚಗೆ ಇಡಬೇಕು (ಕಖಂಂಯಿ- ೪-2೩) - 

[ ಬೆಚ್ಚ (ವ ಬಿಸಿದು) 4 -ಅಗೈೆ ] 

ಬೆಚ್ಚನೆ (ಅ). ಇ ಬೆಚ್ಚಗೆ: ನೀರೊಳ್‌ ಮುಟುಗಿದರಂತುಮ್ಮನೆ 
ಬೆಮರುತ್ತುಮ್ಮಳಿಕೆವಂದು ಬೆಚ್ಚನೆ. ಸುಯ್ದೊಡೆ (ಶಂಶಥಾ. ೪-೬೪ ವ್ರ; 
ಕಿರಾತಂ ಬೆ:ಸತ್ತು ಬೆಚ್ಚನೆ ಸುಯ್ದು ಬಿದಿಯಂ ಬಯ್ದು ತನ್ನ ಮನೆಗೆ 
ಮಗುಬ್ಬಿಂ (ಶಂತತೂ. 3೯೦-೦೬) ; ಬಟ್ಟಿಮೊಲೆಯಿಟ್ಟೆಡೆಯೊತ್ತನೆ ಪತ್ತೈಸುರ್ದು 
ಬೆಚ್ಚನೆ ಬಿಗಿದಪ್ಪಿಕೊಂಡು (ಜಾರಥು- ೪-೬೪). 

[ಬೆಚ್ಚ (ವ ಬಿಸಿದು) --.ಎಅ,) 

ಬೆಚ್ಚರೈ, ಬೆಚ್ಚಳ, ಬೆಜ್ಜರ (ನಾ). ೧. ಸುತ್ತುವಿಕೆ; ಭ್ರಮಣ: 
ಬೇಡೊಡೆಯಾ ಬೇಕೆಂಬುವ ತುಂಬಿಸು ಬೆಚ್ಚರಂ, ನೀಡೊಡೆಯಾ ಸಾಕೆಂಬುವ 
ಶಾವರೆಯೆಚ್ಚರಂ (1909- 60-060), ಬೆಚ್ಚಳ ; ವಿ. ದಿಗೃ ಮೆ; 
ತಬ್ಬಿಬ್ಬು: ಬಿಚ್ಚಜಿ, ಪುಚ್ಚಟಿ, ಬೆಚ್ಚಳ (ಕನ್ನಾರು ೩೬ ಶ್ರಯೋ)- 
* ಬೆಚ್ಚಳಿಸಂ » ಪರಾ. ಬೆಜ್ಜರ: ೩. ಹೆದರಿಕೆ; ಭಯ; ಆಂಜಿಕೆ : 
ನರಕದೊಳು ಹುಟ್ಟಿಸಿ ಓರಿದು ನಿರ್ಜಾಡಿಸುವುದು ಕರ್ಮಂ ಭವಭವಕ್ಕೆಂಬ 
ಬೆಜ್ಜರವಖಮಂ ನೋಡದಂತಿರ್ಪುದವಗಂಗಜನ ಗೊಡ್ಡ ವೈಸಲ್ಲದೆ (ಸಮ್ಮೇಳ. 

ಪುಸಿ ನುಸುಳು ವೈರಮಟ್ಟುಳಿ ತೋಹು ಬೆದಲು ಬೆಜ್ಜರ 
ಕಷ್ಟ ನಿಮ್ಮರಂ , . .. ಮೊಳೆದೋಅವು (ಕೈಬಣ. ೨-೩) ; ಬೆಜ್ಜ 
ಗಜ್ಜಂಗೆಯ್ವೆನೀ ನಿನ್ನ ಬೆಜ್ಜರಕೆ (ಶ್ರೀರಾಮಾ, ೪೩೦-೦೬೦). 

ಜೆಚ್ಚೆರಾಗು ಇ ಸುತ್ತು ; ತಿರುಗು: ವಾಯಸದಂತೆ ನೋಡು 

ಬಕದಂತಿರೆ ಮೆಲ್ಲನೆ ಮೆಟ್ಟು ಕಚ್ಛೆಪೋಪಾಯವಡುಗಿ ನಿಲ್‌ ಭ್ರಮರಿಯೊಳ್‌ 
ಭ್ರಮಿಯಂತಿರೆ ಬೆಚ್ಚರಾಗು (೫ನ. ೪೦೨). ಬೆಜ್ಜರಬೀಳು ಎ ಅಂಜು ; 
ಹೆದರು: ಆ ಶಬ್ದವನ್ನು ಕೇಳಿದವರೆಲ್ಲರೂ ಬೆಜ್ಜರಬಿದ್ದು ಹೊರಗೆ 
ಬಂದು ಅಪೂರ್ವವಾದ ಆ ನೊ:ಟವನ್ನು ನೋಡಿ ತಾವೂ ಭ್ರಾಂತಿಗೊಂಡು 
(ತಾತ, 1, ೦೬೦) - 

ಬೆಚ್ಚರ್ಕ (ನಾ). ೧. ಶೀಘ್ರತೆ ; ತ್ವರಿತತೆ ; * ಬೆಚ್ಚರಿಕೆ > ಪರಾ. ೨. 
ಎಚ್ಚರಿಕೆ ; ಜಾಗರೂತತೆ : ಬೆಚ್ಚರದಿಂ ಪುಟನೆಗೆದವೊಲಚ್ಚಿಗೆ ಸೊಬಗಿತ್ತು 
ದರ್ಮರ್ದ ಕೆಂದೆನೆಗೊಂಚಲ* (ಉದ್ಕಕಿ- ೩-೦೮) ;- ನಿದ್ದೆ ಹೋಗದಿರೆಚ್ಚರ ; 
ಸೂರೆ ಹೋದೀತೆಲ್ವ ; ನೀನೇ ಸೆರೆಗೆ ಸಿಕ್ಕೀ ಬೆಚ್ಚರ! (ಮುಕ್ತಕ. ೬೪೪). 
“ಚೆಚ್ಚರ' ಪರಾ. [ <ಚಚ್ಮರ ] 

ಬೆಚ್ಚರಂ (ಅ). ಬೇಗನೆ ; ಶೀಘ್ರವಾಗಿ : “ ಚಚ್ಚರಂ ಗಟಗಟನೆ ಬೆಚ್ಚರಂ 
ಎ. ಶೀಘ್ರಾರ್ಥಮಕ್ಕಿ ೦7 (ಕತೆ. ಇ) ; ಆ ಮಹಾದೇವಿಯರುದರ 


8-2೩) ; 


೬೫೬೪ 


ಬೆಚ್ಚುನೀರ್‌ 


ದೊಳಂ ಬರ್ಪ ಲೋಕೇಶನಂ ಬೆಚ್ಚರಮಾ ವಿಶ್ತೇಶನಂ ವೇಟ್ಕುದು 
ಮೊಸೆದಜುದಿಂಗಳ್ವ ಠಂ. (ಉತ ' ೪-0೬೨) ;  ಬೆಚ್ಚೆರಮುದೃಟನೃಪ 
ನಾರ್ದೆಚ್ಚಂಬುಗಳ . , . ಪರಿದೆಣ್ಣೆಸೆಗಂ ಮುಚ್ಚಿ, ಮುಸುಂಕಿದುವು 
(ಉರ್ಕರಿ. ೪.೪೦). " ಚೆಚ್ಚರಂ ?-:ಪರಾ. [ ಆ ಚಿಚ್ಚರಂ] 

5 |ಬೆಚ್ಚರಿಕೆ (ನಾ). ೧. ಶೀಘ್ರತೆ ; ತ್ವರಿತತೆ : ಜಾಳಾಂದ್ರಗೈದಾಗ ಖತಿಮಸಗಿ 
ಕೈಗೈದವೆವು ಜಯಸಿರಿಯನೆನುತೊರ್ವರೊರ್ವರೆಚ್ಚರೇ ಬೆಚ್ಚರಿಕೆಯಿಂದ 
(ಕಣಣ. ೬-೪೪-30). ೨. ಚಪ್ಪರಿಸುವುದು ; ತಟ್ಟುವುದು: ಅದೂ 
ಸ್ವಾಭಾವಿಕವಾಗಿ ತೇಜಾದ ಕುದುರೆಯೇ. ಸ್ವಲ್ಪ ಬೆಚ್ಚರಿಕೆ ಮಾತ್ರ ಆಗಾಗ್ಯೆ 
ಬೇಕಾಗಿತ್ತು (ಕಂಗಾಳ್ಕ. ೩೬). [ಬೆಚ್ಚೆರ್ದ 4 - ಇಕೆ] 

ಬೆಚ್ಚರು (ಕ್ರಿ). ಬೆಚ್ಚು; ಬೆದರು; ಹೆದರು: ಅಪಚರಿಸಿದೆನೋ 
ಅತಿಥಿದೇವನಂ ಎಂದು ಬೆಚ್ಚರುತ ನಾನೊಳಪೋಗಿ ನೋಡುವೊಡೆಲ್ಲವು 
ಸಜ್ಜಿತವಾಗಿ ಹಬ್ಬದೂಲಿರೆ (ಗಕೇಕ. 03-೩೦೩) - 

ಬೆಚ್ಚಲ್‌ (ನಾ). ಬೆದರುಗೊಂಬೆ ; ಬೆಚ್ಚು : ರಕ್ಕಸರ್‌ ಕಳನ ಕಳಮೆಯ 
ವೊಲದ ರಕ್ಷಣೆಗೆ ಮುಂದೊಡ್ಡಿಕೊಂಡು ನುಗ್ಗುತ್ತಿರ್ಪೆ ಈ ತೃಣದ 
ಬೆಚ್ಚಲ್ಲಳುಕಿ ಪಲಾಯನಪಟುಗಳಾಗುವಿರ ಮೂಢಮ್ಮಗಪಕ್ಷಿಗಳವೋಲ್‌। 
(ಶ್ರೀರಾವಣಿ- ೬6೪-0೬): [ಬೆಚ್ಚು (-ಆಬೆರ್ಚು,) --. ಅಲ್ವ] 

ಬೆಚ್ಚಳ 'ಬೆಚ್ಚರ,' ನೋ. 

ಬೆಚ್ಚಳಿಸು, ಬೆಜ್ಜರಿಸು (ಕ್ರಿ). ೧. ದಿಕ್ಕು ತೋರದಂತಾಗು ; ದಿಗೃ ಮೆ 
ಗೊಳ್ಳು: “ಬೆಚ್ಚಳಿಸು...-ವಿಮೋಹೇ (ಬಿಕ್ಕುತೋರವಂತಾಗು) "(ಕನುರಾ); 
ದಿಕ್ಸಾಳ೮ಂ ಬೆಚ್ಚಳಿಸೆ ಕುಣಿದನಾನಂದದಿಂ ದೇವರಾಜು (ನರ್ಧನಸಿ. ೦೨-88); 
ಕಳ್ಳನಿವಂ ಕಡುಧೂರ್ತನೆಂದು ಶಂಕಿಸಿ ಭಯದಿಂದೆ ಬೆಚ್ಚಳಿಸಿ ಮಾನಿಸರಂ 
ಮೊದಲಾಗೆ ಪೊರ್ದಿ (ರರ್ನೂನ್ಕು. ೭-೫೦). 'ಬೆಜ್ಜರಿಸು 2 ೨, ಅಂಜಿಸು; 
ಹೆದರಿಸು; ಭಯಪಡಿಸು ; ರಂಭಾದಿ ಪಣ್ಮಾಂಗನಾವರವಾಟಿಯಂ 
ಪೊಕ್ಕು ಸತಿಯರಂ ಬೆಜ್ಜರಿಸಿ ನೆಜಿಕಿ ನಗಿಪುವಾ ಗೋತ್ರದಾನೆಗಳ (0ಂನೂ. 
60-08) ; ನಿರ್ಜರರ ಸುದತಿಯರ ಗರ್ಜಿಸುತೆ ಘನರವದಿ ಬೆಜ್ಜರಿಸಿ 
ಮತ್ತೆಯರನುಳಿದು ತೆರಳು (ಕಮೀಘ- 38-63). 

[ಬೆಚ್ಚಳೆ (ಆಜೆಚ್ಚರು) *- -ಇಸ್ಕು] 

ಬೆಚ್ಚಿಡು (ಕ್ರಿ). ಬೆದರುಬೊಂಬೆಯನ್ನು ನಿಲ್ಲಿಸು ; ಬೆಕ್ಕು ನಿಲ್ಲಿಸು: 
ದಂಡೀಯ ಮುಂಡಾಸ ಚಂಡ್ಹೂವಿನ ತುರಾಯಿ ದುಂದೀನ ದೊರೆ 
ಮಲಸಜ್ಜ ಬರುವಾಗ ಬೆಚ್ಚೆಟ್ಟಾರ - ಬಾಳಿಬನದಂಗ (ಕೋಳೀ. 306). 

[ಬೆಚ್ಚು (ಬೆರ್ಚು) 4 ಇಡು] 

ಬೆಚ್ಚಿಸು "ಬೆರ್ಚಿಸಂ' ನೋ. 

ಬೆಚ್ಚು, “ಬೆರ್ಚು' ನೋ: 

ಬೆಚ್ಚು, “ಬೆರ್ಚು,' ನೋ. 

ಬೆಚ್ಚು, 'ಬಿಸ್ಕು' ನೋ. 

ಬೆಚ್ಚು ಗೊರಳು (ನಾ). (?): ಸಣ್ಣಗಳ ನುಣ್ಣೊರಳು ಸವಿಗಳೆ ಬಣ್ಣಗಳವೋ 
ಕಂಬುಕಂಠವೋ ಬೆಣ್ಣೆಗಳವೊ ಬೆಚ್ಚುಗೊರಳಿನ ಚೆಲುವೊ ಸವಿಗಳನೊ 
(ena: ೦-೩0). [2 3-ಕೊರಳು (ಕೊರಲ್‌)] 

ಬೆಚ್ಚುನೀರ್‌,ಬೆಚ್ಚುನೀರು(ನಾ)- ಮಗುವು ಹುಟ್ಟಿದಾಗ ಅಥವಾ ಹೆದರಿ 
ಕೊಂಡಾಗ ಹೆದರಿಕೆಯನ್ನು ಹೋಗಿಸಲು ಮುಖದ ಮೇಲೆ 
ಎರಚುವ (ಮಂತ್ರದ) ನೀರು ;: ಮದದ ನೀರೊಳೆ ಲೋಕವಾರ್ತೆಗೆ 
ಬೆಚ್ಚುನೀರ್ದಳಿವು . - - ಮದದಂತಿದಂತದೊಳೆ ಕಟ್ಟಿದ ತೊಟ್ಟಿಲಂ ನಯ 
ದಿಂದಮೇಅಸೆ ಬಾಳಕಾಲದೊಳೆ ತೊಟ್ಟಿಲಿಗಂ ಗಜಪ್ರಿಯನಪ್ಪುದಂ ಸಲಿ 
ತೋಶ್‌ದಂ (ಕಂಕಣ. 0-38) ; ಮಂಲಕೆಯದೆ ಬೆಚ್ಚುನೀರೆಅಕಿದರಿ ತೊಟ್ಟಿ 
ಲೊಳಿಟ್ಟು - .'. ತನಿವೆರ್ಚುವ ಸೈಪೆನಗೆಂದು ಸಾರ್ಗುಮೋ (ಕದ್ರತ್ಯಿ. 
೬-13) ; ತರುಣಗೆ ಬೆಚ್ಚುನೀರ್ಗಳೆಆದರು. ಸರಸಿರುಹಲಲಿತನೇಶ್ರೆ ಯರು. 


ಬೆಚ್ಚುನೀರು 


(೫0. ೨-೬೪) ನೀರು : ಮಣಿದಟ್ಟೆಯೊಳು ಮಗುವಿಟ್ಟು 
ಮಾತೆ ಸಹಿತಂ ಬೆಚ್ಚುನೀರೆಅಕಿದೋತು ಲಿಂಗವ ಧರಿಸಿ ಶಿಶುವಿಗೆ (ಕರಕ. 
0೬-೦೪); ಬೆಚ್ಚುನೀರೆಂದರೆ, ಮಕ್ಕಳ ಮೇಲೆ ಪರಿಣಮಿಸಬಹುದಾದ 
ಲೋಕದ ದೃ ಸಸಿದಾಥ ಪಿಶಾಚಿಪೀಡೆ ವಚನದೋಷಗಳನ್ನು ಬೆಚ್ಚಿಸಿ ಹೋಗಾ 
ಡಿಸಲೆಂದು ಎರಚುವ ಅದೊಂದು ಮಂತ್ರಪೂರಿತವಾದ 
ಬೇಳಂಬದ. ars, 1೭). [ಬೆಚ್ಚು, (ಎಬೆರ್ಚು,) 4 ನೀಂ] 
ನೀರು *ಬೆಚ್ಚುನೀರ್‌' ನೋ. 
ಬೆಚ್ಚುರಿ “ಬೆನ್ನುರಿ' ನೋ. 
ಬೆಚ್ಚೋಡು 'ಬೆನ್ನೋಡು' ನೋ. 
ಬೆಜಯಿತ್ತ "ಬಿಜಯಿತ' ನೋ. 
ಬೆಜಲು "ಬೆದ್ದಲ್‌' ನೋ. 
ಬೆಜ್ಜ (ನಾ). ರೋಗದ ಮೂಲವನ್ನು ತಿಳಿದು ಚಿಕಿತ್ಸೆ ಮಾಡುವವನು; 
ವೈದ್ಯ: “ಬೆಜ್ಜನೆಂದು ವೈದ್ಯಂ” (ಕತಾ. ೬೦-೩೩೦); ತನ್ನಿಚ್ಛಯಿಂದೆ. 
ಕಜ್ಜಂಬೇಟ್ವಿಂ ಶಟ್‌ಸಲಿಸಲಾಅನಾರ್ತನ ತೆಅನಅಾಯದೆ. ಮರ್ದುವೇಬ್ಲ 
ಬೆಜ್ಜನ ತೆಜದಿಂ (೪00. 4-083) ; ನೊಂದ ತಮ್ಮಣುಗಾಳ್ಗಳ ಕೊಂಡಾಟ 
ದಾನೆಗಳ ನಚ್ಚಿನ ಕುದುರೆಗಳ ಪುಣ್ಣಳನುಡಿಯಲುಮೋವಲುಂ ಮರ್ದು| 
ಬೆಜ್ಜರುವುನಟ್ಟುತ್ತುಂ (ಕಂಶಳಾ: ೦-೨ 5); ಹಿತವಿದಹಿತವೆಂದು ತಿಳಿಯದ 
ಶಿಶುಮ್ಯಧಿಗಿತರರ ಮಾಳ್ಪೆ ಬೆಜ್ಜನೊಲು ಮತಿಹೀನನೆಮಗೆ ಸಂಸಾರ. 
ದಾಮಯಕೆ ನೀಂ ಹಿತವೈದ್ಯ ವೀರಜಿನೇಂದ್ರ. 
[-ಆಪ್ರಾ. ವೆಜ್ಮ-/ಸಂ. ವೈದ್ಯ] 
ಜೆಜ್ಜ್ಯ 'ಬಿಜ್ಜ' ನೋ... 
ಬೆಜ್ಜಂಗೆಯ್‌ (ಕ್ರಿ). ವೈದ್ಯನ ಕೆಲಸವನ್ನು ಮಾಡು; ಚಿಕಿತ್ಸೆ ಮಾಡು: 
ಒಡಧಿದನಿತು ಧನಮುಮಂ ಕೊಟ್ಟು ಬೆಜ್ಜಂಗೆಯ್ವುದು (ತೃತಂ. 00-೨೩ ನ), 
[ಬೆಜ್ಜ--ಕೆಯ*,] 
ಬೆಜ್ಜಗಜ್ಜ (ನಂ). ವೈದ್ಯನ ಕೆಲಸ ; ಚಿಕಿತ್ಸೆ ; ಜೆಜ್ಜಗಜ್ಜಂಗೆಯ್ವೆನೀ ನಿನ್ನ 
ಬೆಜ್ಜರಕೆ (ಶ್ರೀಣರಾ- ೪80-0೬೦). [ಬೆಜ್ಜ--ಕಜ್ಜ್ಯ] 
ಬೆಜ್ಜತನ (ನಾ). ವೈದ್ಯನ ಕೆಲಸವನ್ನು ಮಾಡುವಿಕೆ; ಚಿಕಿತ್ಸೆ ಮಾಡುವಿಕೆ: 
ಕೋಶಮುಮಂ ಬೆಜ್ಜತನದೆಡೆಯುಮಂ ಪೆಚಿತುಜ್ಜುಗಮಂ ಕೂರ್ತು 
ವಧುಗೆ ಕೊಟ್ಟಂ ಕೆಟ್ಟಿಂ (ಸಿಸು. ೪-00೬; ಮುದಿ, 6೩೯ ನೊಲ). 
[ಬೆಜ್ಜ*- _ ತನ] 
ಬೆಜ್ಜರ "ಬೆಚ್ಚರ್ಯ' ನೋ. 
ಬೆಜ್ಜರವಡು (ಕ್ರಿ). ಅಂಜು ; ಹೆದರು; ಭಯಪಡು : ಇಷ್ಟು ಮಾತಿಗೆ 
ಬೆದರಿ ಬೆಜ್ಜರವಟ್ಟು ಬೇಗದಿ ಬಂದು ಹುತ್ತದ ಹೊಟ್ಟೆಯಲಿ ಹೊಗುತ 
(೪೫೯೬. 0೬-೩೪). [ಬೆಜ್ಜರ (ಎ ಬೆಚ್ಚೆರ್ದ) 4 ಪಡ್ಕು] 
ಬೆಜ್ಜರವಡೆ (ಕ್ರಿ). ಹೆದರಿಕೆಯನ್ನು ಹೊಂದು ; ಭಯಪಡು : ಬದರೂ! 
ರ್ನೊರಿ * «ಎ ಇದಿರೊಳ್ಳಿ ಂತೆಡಬಲದೆೊಳಮಿದೆ ಚಿಕದೇವೇಂದ್ರನೆಂದು 
ಬೆಜ್ಜರವಡೆವಂ (ಕಶ್ಚತಿ- ೩-೪); ಗರ್ಜನೆಯಾಕಾಶಮಂಡಲ ತುಂಬಿತು 
ದಿಗ್ಗಾಲವೆಲ್ಲವ ವ್ಯಾಪಿಸಿತು ಬೆಜ್ಮರವಡೆದನು ಕಂಸನು (ಶ್ರಸಳಾ, ೬೦-೫). 
[ಬೆಜ್ಜರ (೬. ಬೆಚ್ಚರೈ) 4 ಪಡೈ] 
ಬೆಜ್ಜರಿಕೆ (ನಾ). ಹೆದರಿಕೆ; ಭಯ; ಅಂಜಿಕೆ: ಹೆಜ್ಜೆ ಹೆಜ್ಜೆಗೆ ಶತಾನಂತ 
ತಪ್ಪುಗಳನ್ನು ಬೆಜ್ಜರಿಕೆಯಿಲ್ಲದಲೆ ಅರ್ಜಿಸಿದೆನೊ (ಕೋಕ್ಷರ. ೦೫-೦). 
[ಬೆಜ್ಜರ (< ಬೆಚ್ಚರ್ಯ) 4 - ಇಕೆ] 
ಬೆಜ್ಜರಿಸು * ಬೆಚ್ಚಳಿಸು' ನೋ- 
ಬೆಜ್ಜಲ್ಕು, ಬೆಜ್ಜಿಲು (ನಾ). ಒಂದು ಬಗೆಯ ಮರ: “ ಪಾಂಡುರಃ -. 
ಲೊಕ್ಕಿ, ಕೊಡಗಿಗೆ, ಅತ್ತಿ, ಬೆಜ್ಜಲು " (೬4. 69) ; ತುಪ್ಪವ ತೊಡದು. 
ಕರಿಯೊಳಗಪ್ಪುದ ಬಿಡು ಚಿನಧಾರೆ ಬೆಜ್ಜಲು ಆಡಿನವೊಪ್ಪುತ ಹಿಕ್ಕೆಯ 


(ವರತ. 03-000) - 


೬೫೬೫ 


15] ಬೆದ್ದುಗೆಯ್‌ (ಕ್ರಿ). ಚಿಕಿತ್ಸೆಮಾಡು ; ವೈದ್ಯಮಾಡು : 


20 


40 


ಬೆಟ್ಟ 

ಕರಿಯಂ ತಪ್ಪದೆ ಬಿಡು ಬೆನ್ನು ಪುಣ್ಣು ಬೇಗಂ ತೀರ್ಗು (ಕಕ್ಕಿ. 0೬-೩೬); 
ಸಂಪಗೆ ಬೆಜ್ಜಲು ಬೆಳವ ಬಿದಿರ್ಬೇವರಿಟಣ - . . ಸಸಿನೇಸಜವೆಳಗಿಗೆ ವೆಜ್ಜ 
ಗೊಡದೆ ಬೆಳೆದಿರಲು (ಇಯಕಾ, ೦3-3೪). ಬೆಜ್ಜಿಲು: “ ಶಕಟಾಕ್ಷೇ 
ಬೆಜ್ಜಿಲು” (೬4. ೧೬೦) ; ಹಾಲೆ ಹಲಸು ಅತ್ತಿ ಬೇಲ ಬೆಜ್ಜಿಲು, , , 
ಆಲದ ಮರಗಳ ಸಾಲೆಸೆದಿಹವು ಅಲ್ಲಲ್ಲಿ (ನಾರೀಣಂ- ೦-೩೦), 

ಬೆಜ್ಜಲ್ಕು " ಬೆದ್ದಲ್‌ ' ನೋ. 

ಜೆಜ್ಜಿಲು " ಬೆಜ್ಜಲ್ಲು' ನೋ. 

ಬೆಜ್ಜು (ನಾ). ಚಿಕಿತ್ಸೆ ಮಾಡುವಿಕೆ ; ವೈದ್ಯ : “ ಬೆಜ್ಜೆಂದು ವೈದ್ಯಂ” 
(ಕಲ್ಮಕ್ಕಿ ದುರ್ಬಲಂಗಂ  ಅಸೆಹಾಯಂಗಂ ಪ್ರತಿಕೂಲಂ 
ಗೆಯ್ದನಪ್ಪವಂಗಮಾವ ಕಜ್ಜಮುಂ ಜೆಜ್ಜೆಯಿಲ್ಲದ [ ಬೆಜ್ಜಿಲ್ಲದ 3 .[ಕಾಕಾಂ. 
ಬಿಜ್ಜಲ್ಲದ] ಬೇನೆಯಂತೆ ತೀರಲರಿಯದು (ಶಃಕತಂ- ೮೭-೦); ಬೆಜ್ಜುಂ 
ಕಜ್ಜಮುಮಾಯುಗೆ ನೆರಮಲ್ಲದೆ ಶಾಮೆ ಬಾರಿಸಲ್‌ ನೆಆಕೆಗುಮೆ (6ರ. 
Me ಬೇನೆಯ ಬೆಜ್ಜಿಲ್ಲದುಟಿವಡೊಲ್ಲದರೊಳರೇ (ಉರ: ೪4-೨೩೭), 

[ಬೆಜ್ಜ ಸ ಲು] 


ಸಾಧ್ಯಮಸಾಧ್ಮ 
ಮೆಂಬೆರಡಆಸೊಳಂ ಅಸಾಧ್ಯಮಂ ಸುಟ್ಟೆ ಸಾಧ್ಯಮಂ ಕೆಯ್ಯೊ ಹಂಡು 
ಬೆಜ್ಜುಗೆಯ್ಯೆ ಕುತ್ತಂ ಪೋಕುಂ (360. 9೬೦-೬).  [ಬೆಜ್ಜು ಕೆಯ) 
ಬೆಜ್ಜುವಡೆ (ಕ್ರಿ). ಚಿಕಿತ್ಸೆಯನ್ನು ಪಡೆ; ವೈದ್ಯವನ್ನು ಹೊಂದು : 
ಕುತ್ತವಡೆದಂ ಬೆಜ್ಜುವಡೆದು ಕೈಪೆಗಂಜಿ ಮರ್ದಂ ಕುಡಿಯದೊಡಂ . ಫಸ 
ಆತನ ಕುತ್ತ: ಮುವಿಸತನ ಕರ್ಮಮುಂ ಪತ್ತುವಿಡದು (ಊತಕ. ೫0-00). 
[ಬೆಜ್ಜು-4 ಪಡೆ] 
ಬೆಜ್ದುವೇಟ* (ಕ್ರಿ). ಚಿಕಿತ್ಸೆಯನ್ನು ಹೇಳು ; ವೈದ್ಯ ಮಾಡು; ಕುತ್ತ 
ಮುಳ್ಳ ವಂ. ಮರ್ದುವಡೆದವಕ್ರಿಯೆಯೊಳ್‌ ನೆಗಟಕ್ಟೊಡಂ' ಕರ್ನುಮುಳ್ಳ ೦ 
ಮನುಷ್ಯಭವಂಬಡೆದು ಧರ್ಮಮಂ” ಮಣಿದು ನೆಗಟಕ್ಕೊಡಂ ಬಿಜ್ಜು 
ವೇಟಲ್‌ ಬಲ್ಲವರುಂ ಧರ್ಮಂಬೇಲಲ್‌ ಬಜ್ಲವರಮೇಗೆಯ್ಬರ್‌ [Ce 
ಟಂ) [ಬೆಜ್ನು4 ಪೇಟ] 
ಬೆಜ್ಜೆಗೆಯ್‌ (ಕ್ರಿ). (1): ಚುಡಭುಜಗರ್ವದಿಂದಂ ಗಂಡಂ ಮುಂದಿಟ್ಟು 
ಬೆಜ್ಜೆಗೆಯ್ದೆ: ನ್ನರುಮಂ ಪೆಂಡಿರನೀಗೆಂದಟ್ಟಿದ ತೊಂಡಂ ಮುನ್ನಾವ ಕಥೆ 
ಯೊಳೆಂ ಕೇಳ್ದೌಯೆಂ (ಕರ್ರನಾ- ೪-0೯). [2+ ಕೆಯ) 
ಬೆಟ್‌ (ನಾ). ಒಂದು ಅನುಕರಣ ಶಬ್ದ: ಉಪನ್ಮಾಸದೆ ವಿನ್ಮಾಸಂ ಬಲಂ 
ಬೆತ್ತೆಸೆಯಿ ನೃಪಸಭಾಮಧ್ಯದೊಳ್‌ ಪೆರಿ ವಾಗ್ಗುಂಫದೊಳಾಗಳ್‌ 
ಬೆಟ್ಟೆನಲ್ಬಿಟ್ಟಿನಲೆಡೆಗುಡದಾಶ್ಚರ್ಯಮಂ ತಾಳ್ವಿ ನಿಂದಂ(ಸುಳುಕಾ. ೨-0೩) - 
ಬೆಟ್ಟ, ಬೆಟ್ಟು, ವೆಟ್ಟ (ನಾ). ೧. ಸುತ್ತುಮುತ್ತಿನ ಭೂಮಿಯ 
ಮೇಲ ಎತ್ತರವಾಗಿರುವ ಪ್ರದೇಶ; ಗಿರಿ; ಮಲೆ; “ಧರ 
ಮದ್ರಿಕುಧರಮದಹಾರ್ಯಂ ನಗಂ . » ಗೋತ್ರಮೆನೆಲು ಬೆಟ್ಟಕ್ಕೆ 
ನಾಮಂ * (ನಗಣ. ೨6-0) ; ಅನ್ನೆ ಬನ್ನು ಬೆಟ್ಟದಾ ಮೂಡಾಯ್‌ 
(ಮೈಕರ. ೦೯೩೬. ತ ; 550); ಬೆಟ್ಟದ ಮೇಗಣಿಂ ಪಾಯ್ತರ್ಪ ನಿರ್ಶುರ 
ಶೀಕರಂಗಳಿಂ ಮೆಯ್ಸಾ ಪ್ಯಾಯನಮಾಗಿ (ತಶ್ಕಾರಾ, ೦೦೮-೬); ಬಡಪಟ್ಟು 
ಬೆಟ್ಟದೊಳ್‌ ಪೋಗಿ ತೊಟಲ್ಲು ಮಾಡಲಾರ್ತನಿಲ್ಲಾಗಳೆ 
ಕೋಪಮಂಂ ನಿನಗೆ ಸಂಚಿತಶೌರ್ಯಧನಂ ಧನಂಜಯಂ (ಶುಶಕಾ ೬-೪೭); 
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮ ಗಂಗಳಿಗಂಜಿದೊಡೆಂತಯ್ಯ 
(ತುಶಾರೇ- ೩. ೪೫-೦೦೬); ಬೆಟ್ಟಕ್ಕೆ ಕಲ್ಲು ಹೊತ್ತ ಹಾಗೆ (me). 
೨ಿ. (ಆಲಂ) ಕಷ್ಟಸ ಸ ಸಾಧ್ಯವಾದುದು ; ದುಸ್ತರವಾದಂದು : ಮಡೆ 
ಯಂಗುತ್ತಮವಿದ್ಯೆ ಬೆಟ್ಟ ಕುರುಡಂಗಂ ಮಾರ್ಗವೇ ಬೆಟ್ಟ ಕೇಳ್‌ ಬಡವಂ 
ಗೆಲ್ಲರ ವೈರ ಬೆಟ್ಟ ನ್ನ 68). ಬೆಟ್ಟು: ೧. “ಅಚಳಃ... ಅದ್ರಿಃ, 
ಕುಧ್ರಃ- ಈ ೧೪ ಬೆಟ್ಟು” (ಹಉಯು. ೨೭೬-0೦); ಕರಮುಚ್ಚಮಪ್ಪ 


ಬೆಟ್ಟಕುಂಬಳ 


ಬೆಟ್ಟುಗಳ ತಟಂಗಳಿಂ ಸುರಿವ ನರ್ತುರಮಂ (೪0೫. 0-039) ; ಬೆಟ್ಟು 
ಗಳ್ಮಾರ್ದನಿಗುಡೆ (ಗಂತೂ ೦೬೦). ವೆಟ್ಟ : ೧. ಶ್ರೀಮಾಸೇನರ್ಪರಮ 
ಪ್ರಭಾವ. ರಿಷಿಯರ್ಕಟ್ವಪ್ಪಿನಾ ವೆಟ್ಚದುಳ ಶ್ರೀಸಲ್ಲಬ್ಬಳ ಪೇಟ್ಜ 
ಸಿದ್ಧಸಮಯನ್ನಪ್ಪಾದೆ ನೋನ್ತಾ (ಬಕ, ೫, ೨೬-೦ ;' ಸು. 700). 
ಬೆಚ್ಚತಟ್ಟೆಯ ಎಬಿರುಸಾದ ತಡೆ; ಕಠಿಣವಾದ ಅಡ್ಡಿ (?) : | 8 
ಆಶುಭಸ್ಯ ಕಾಲಹರಣ ವಿಂದು ದಿನಮಂ ನೂಂಕುವಂದವೈಸೆ ನಿನ್ನದೊಂದು 
ಪಂಯೆಂಬವನ ಬೆಟ್ಟತೆಟ್ಟೆಯ[ಕಾಕಾಂ. ಬೆಟ್ಟಿತಟ್ಟೆಯ] ಮಾತಿಗೆಂದನೆಲೆ 
ನೃಪತಿ ನಾನಾವ ತೆಐದಿಂ ವಿಚಾರಿಸಲರರ್ಶಿಕ್ಕಿತಿಲ್ಲಾ ಎನೆ (ಸಮ್ಮ 53.೨ -90)- 
ಬೆಟ್ಟದ ನೆಲ್ಲಿಕಾಯ್‌, ಬೆಟ್ಟದ ನೆಲ್ಲಿಕಾಯಿ - ಬೆಟ್ಟದಲ್ಲಿ ಬಿಡುವ ನೆಲ್ಲಿ 
ಕಾಯಿ ; ಒಂದು ಬಗೆಯ ಆಮಲಕ : ಗಟ್ಟದುಪ್ಪು ಬೆಟ್ಟದ ನೆಲ್ಲಿ 
ಕಾಯ್ಗೆ ಸುಪ್ರಯೋಗಿಸಿದಂತೆ ಸುಗುಣಾನಿರುದ್ಧಗೆ ಕಪ್ಪುರಗಂಧಿ ಸೇರಿದಳು 
(ಕಡತ. 90-68) ; ಬೆಟ್ಟಿದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ 
ಸಂಬಂಧವಯ್ಯ (೬೫59. 08-೩0) ; ಘಟ್ಟದ ಉಪ್ಪ, ಬೆಟ್ಟಿದ ನೆಲ್ಲಿಕಾಯಿ 
(ಗಾರ), (ದೇ.॥ ತಮಿ, ವಿಟಮ್‌, ವಿಣ್ಸು ; ಕೊಡ. ಬೆಟ್ಟ ; ಬ್ರಾಹುಈ.- 
ಬಿಟ್‌, ಬುಟ್‌] 
ಬೆಟ್ಟಿಕುಂಬಳೆ (ನಾ). ಒಂದಂ ಬಗೆಯಂ ಕುಂಬಳೆ: *' ಕೂಷ್ಮಾಂಡಕಃ 
ಎ೬. ೬೬ ನೆಲಕುಂಬಳ, ಬೆಟ್ಟಕುಂಬಳ, ಕಿರಿಕುಂಬಳ ೬ ಜಾತಿಗಳಿಗೂ ಹೆಸರು 
ಗಳು” (ಠ್ಕಾಂತಿ, 06), [ಬೆಟ್ಟ*-ಕುಂಬಳ] 
ಬೆಟ್ಟಗೆದಲು, ಬೆಟ್ಟಗೆಡ್ನಲು (ನಾ). ಒಂದು ಬಗೆಯ ಪ್ರಾಣಿ: 
“ಪೆಚ್ಛಲೋಮಶಃ ಬೆಟ್ಟಿಗೆದಲು” (೬೩0. 60). ಬೆಟ್ಟಗೆದ್ದಲ: 
*'ಬಿಲೇಶಯ।- .ಎಯ್ಕಮ್ಮಗ, ಬೆಟ್ಟಿಗೆದ್ದಲು, ಸರ್ಪ” (ಓ೩೦- ೧೦೪). [?] 
ಬೆಟ್ಟಗೆದ್ದೆಲು 'ಬೆಟ್ಟಗೆದಲು: ನೋ. 
ಬೆಟ್ಟಗೊರಜಲು (ನಾ). ಒಂದು ಬಗೆಯ ಸಸ್ಯ: ಜಾಜಿಜಕ್ಕೆ, ಬೆಟ್ಟ 
ಗೊರಜಲು, ಹಿರೇಮದ್ದು . . , ಪ್ರಯೋಗಿಸಲು ಶ್ವಾಸಕಾಸಗಳು, ಉದರ 
ರೋಗಗಳು ; , . ಗುಣ ಹೊಂದುವುವು (ಸಕನ್ನಿ.. ಕಂ. ೪೩6). 
[ಬೆಟ್ಟ 4 ಗೊರಜಲು ,] 
ಬೆಟ್ಟಗೋಂಟೆ (ನಾ). 'ದಂರ್ಗತ್ರಯಗಳಲ್ಲಿ ಒಂದಂ ;ಬೆಟ್ಟದ ಮೇಲಿರುವ 
ಕೋಟೆ; ಗಿರಿದಂರ್ಗ: ಈ 'ದುರ್ಗಶ್ರಯ'ವನ್ನು “ಬೆಟ್ಟಗೋಂಟೆ', 
“ಕಡಲ್‌ಗೋಂಟಿ', "ಪಳುಗೋಂಟಿ' ಅಥವಾ 'ನೆಲಕೋಟೆ' ಎಂದು ಹೇಳು 
ವರು (4೫೯೩. 9). [ಬೆಟ್ಟ + ಕೋಂಟೆ] 
ಬೆಟ್ಟಜೆ (ನಾ). ಪರ್ವತರಾಜನ ಮಗಳು; ಪಾರ್ವತಿ; ಗಿರಿಜೆ: 
'ಬೆಟ್ಟಿಜೆಪತಿ' ಪರಾ. (ಜೆಟ್ಟಿ -ಜೈ. / p ಇಲ್ಲಿ *ಗಿರಿಜಾ' ಎಂಬ 
ಶಬ್ದದಂತೆ ಸಂಸ್ಕೃತದ “ಜಾ' ಪ್ರತ್ಯಯ ಸೇರಿದೆ] 
ಬೆಟ್ಟಜೆಪತಿ (ನಾ). ಪಾರ್ವತಿಯ ಗಂಡ; ಈಶ್ವರ: ಗಿರಿಜಾಪತಿ: 
ಎಲೆ ಮಣೆಯ ನೀರ ಸುಟ್ಟ ಬೂದಿಯದಂ ಪೂಜಿಸಿ ಸಿದ್ಧಿಗಳ ಗುದ್ಧಾಟ 
ಕ್ಕೊಳಗಾದವರ ಕಡೆಮೆಟ್ಟಿ ಬಿಟ್ಟಿಪ್ಪನೆ ಬೆಟ್ಟಜೆಪತಿ (ಸಿದ್ಧರ. ೪0 -೩90)- 
[ಬೆಟ್ಟಜೆ *- ಪತ್ಯಿ] 
ಜೆಟ್ಟಣುಗಿ (ನಾ). ಇಬೆಟ್ಟಜೆ : ಬೆಟ್ಟಣುಗಿಯಗ್ಗಳದ ಪೂಜೆ . . . ತಾರಕ 
ನಲೆವ ಮೊಣ? ಕೂಡಿ ಮುಪ್ಪುರಿಯೊಳ್ಳಿಶನಂ ಸೋಂಕೆ (ಚೀ್ಕೃಫಿ- 3-8-೨6); 
ಬೆಟ್ಟಣುಗಿಯಂಭ್ರಿಯುಗಳಾ ಬಿಸರ.ಹಂಗಳಿಗೆ ನೊಸಲ್‌ ಸಾರ್ಚಿ ವಂದಿಸಲು 
(ಜನರೋ, ೨೪-೪೪). [ಬೆಚ್ಚಿ + ಅಣುಗಿ ( ಆಅಣುಂ/))] 
ಬೆಟ್ಟಣುಗಿಯೆಟ್‌ಯ (ನು)--ಬೆಟ್ಟಜೆಪತಿ ; ತುಂಬಿದೆಳಜವ್ವನದ ಬೆಟ್ಟಣು 
ಗಿಯೆಜಿಯ ಪೊರೆ ನಂಬಿದೆಂ ಭೋಗಮಲ್ಲ (ತೇರಮು- 6-೬೦). 
[ಬೆಟ್ಟಣುಗಿ + ಎಜಕಿಯ] 
ಬೆಟ್ಟದಾವರೆ (ನಾ)- ಒಂದು ಬಗೆಯ ಹೂವು; ಕೊಸಗು: "ಕೊಸ 
ಗೆಂದುಂ ಬೆಟ್ಟದಾವರೆಯೆಂದುಂ ಕರ್ಣಿಕಾರಂ” (ಕಳಾ. 30-೭0) ; ' ಬೆಟ್ಟಿ 


೩ 


೬೫೬೬ 


ಬೆಟ್ಟವಳಿ 


ದಾವ[ಣಣಂ. ಮರೆಯ ಹೂವಂ ತಂದು ನೆಳಲೊಳೊಣಗಿಟ್ಟು ಚೂರ್ಣಂ 
ಮಾಡಿಕೊಂಡು (ಸೂಕಕಾ. ೨-೨೦) ; ' ಬಟ್ಟಜವ್ವನೆಯೊರ್ವಳಡಿಯಿಟ್ಟು 
ಕಾಣ್ಕೆಗೆ ಬೆಟ್ಟದಾವರೆಯ ತಂದಿತ್ತು (ರರತ- ೩-೩೩). 
[ಬೆಟ್ಟ + ತಾವರೆ (-ಆತಾಮರೆ)] 
ಬೆಟ್ಟದುದಿ (ನಾ). ಗಿರಿಯ ಶಿಖರ : ಬೆಟ್ಟದುದಿಗಳನಡರಿ ಕಂಡರು . . . 
ನಡೆದು ಬಹ ಪಾರ್ಥನ ಪತಾಕಿನಿಯನು (ಕ್ಕ ಬಣ. ೧೬-೬3). [ಬೆಟ್ಟ*-ತುದಿ] 
ಬೆಟ್ಟನೆ (ಅ)- ೧. ಬಿರುಸಾಗಿ; ಒರಟಾಗಿ: ಅಣಿದೆಂ ನೆಟ್ಟನೆ ಬೆಟ್ಟ 
ನಿಂತು ನುಡಿವೈ ನೀಂ ಕಂದ ಪೋಗಿಂದೆ ಕೆಟ್ಟಿಟ್‌ದತ್ತಾಗದೆ ಸೋಮವಂಶಂ. 
(ಕಂಕಣ. ೯-೮60) ; ಎನ್ನ ಮಗಳ್ಳಾದ ಸುತರ* ನಿನಗೆ ಕಿಂಕರರಕ್ಕುಮೆಂದು 
ಬೆಟ್ಟನೆ ನುಡಿಯೆ (ಸೇಖಫು- ೩-3೬ ನ). ೨. ರಭಸವಾಗಿ; ವೇಗವಾಗಿ: 
“ಬೆಟ್ಟನೆವೋಗು' ಪರಾ. 
ಜೆಟ್ಟವೆಟ್ಟಿನೆ (ದ್ವಿರುಕ್ತಿ) : ಪಲವಂ ಪ್ರಲಾಪಿಸುತ್ತುಂ . . . ಅಡಿ 
ಗಡಿಗೆ ಕಾಲ ಮೇಲೆ ಬೀಟ್ಯುದುಮವಂ ಬೆಟ್ಟವೆಟ್ಟನಿಂತೆಂದಂ (8ರಂಣ.೭೪೩) 
ದರಕಂಶನುದಂಚಿತಕಂಠನಾಗಿ ಬಿಟ್ಟಟ್ಟದೆ ಬೆಟ್ಟವೆಟ್ಟನುಸಿರ್ದಟ್ಟಿದೊಡಿರ್ದ 
ಪುದಲ್ತೆ ಕಾಳೆಗು (ಶಂರಾಮಾ- 0೦-3೩) - 
[ಬೆಟ್ಟು (ಎಬೆಟ್ಟಿತು) ಆನೆ] 
ಬೆಟ್ಟನೆಲ್ಲಿ (ನಾ). ಬೆಟ್ಟದಲ್ಲಿ ಬಿಡುವ ನೆಲ್ಲಿಕಾಯಿ ; ಒಂದು ಬಗೆಯ 
ಆಮಲಕ : ಜಾಳೇಹೂವು , , . ಪುಳ್ಳಂಪುರಚೆಯ ಸೊಪ್ಪು, ಬೆಟ್ಟನೆಲ್ಲೀ 
ಸೊಪ್ಪು, ಈ ಸೊಪ್ಪುಗಳನ್ನು ಒಂದು ಮಡಕೆಯಲ್ಲಿ ತುಂಬಿ, . .ಪುವಿಕ್ಕಿ 
ತೆಗೆದು ಆ ಸೊಪ್ಪುಗಳ ರಸವ ಹಿಂಡಿಕೊಂಡು ಜೇನುತುಪ್ಪವೆರಸಿ ಕುಡಿಯ 
ಕೊಡೆ ಶಿಶುಗಳಿಗೆ ಸರ್ವಾತಿಸಾರ ಹರ (ನೈದ್ಯಸಾ. 1 ೪೬೪). 
[ಬೆಟ್ಟ + ನೆಲ್ಲಿ] 
ಬೆಟ್ಟನೆವೋಗು (ಕ್ರಿ). ರಭಸವಾಗಿ ಹೋಗು ; ವೇಗವಾಗಿ ಸಾಗು: 
ತೊಟ್ಟನೆ ಬೆಳ್ಳುತ್ತ ಬೆಟ್ಟನೆವೋಗಿ ತನ್ನ ಕೆಯ್ಯಂ ಬೇಗಮುಡುಗಿಕೊಂಡು 
ಇದು ನಿಮಗೆನಿತು ಪೈತ್ರಿಕಜ್ವರಮಾದೊಡಮಿಂತೆನಲಕ್ಕುಮೆ ಎನೆ. (668. 
6-೩೯ 5). [ಬೆಟ್ಟನೆ.- ಪೋಗ್ಕು («ಪೋ,)] 
ಬೆಟ್ಟ ಸ್ಸಿಬೂರುಗ (ನಾ). ಬೂಡುಗದಲ್ಲಿ ಒಂದು ಬಗೆ: “ರೋಚನಃ, 
ಕೂಟಶಾಲ್ಮಲೀ-೨ ಕೆಚ್ಚನೆ ಎಲವದ ಪೆಸರು, ಬೆಟ್ಟಬೂರುಗ, ಕೆಂಪು 
ಬೂರುಗ” (ಡ್ಕಾಂತಿ. ಟೂ) [ಬೆಟ್ಟ 4 ಬೂರುಗ್ಯ (<ಬೂರ)] 
ಬೆಟ್ಟಬೇಸಗೆ "ಬೇಸಗೆ" ಪರಾ. 
ಬೆಟ್ಟಮಲ್ಲಿಗೆ (ನಾ). ಮಲ್ಲಿಗೆಯಲ್ಲಿ ಒಂದು ಬಗೆ; ಗಿರಿಮಲ್ಲಿಗೆ; 
ಕೊಡಸಿಗೆ: * ಕುಟಜಃ, ಶಕ್ರಃ, ವತ್ನಕಃ, ಗಿರಿಮಲ್ಲಿಕಾ--ಕೊಡಿಶಿನ 
ಹೆಸರುಗಳು, ಬೆಟ್ಟಮ್ಲಿಗೆ ವಿಶೇಷಗಳು” (ಣಂ. ೦೨೭); ಬೆಟ್ಟಮಲ್ಲಿಗೆಯ 
ಹೊಚ್ಚಹೂವಿನೊಡ ಕಾಲ ನೀರ ನೀಡಿ (ವೀಠರೂ, ೨-೪); ಬೆಟ್ಟಿಮಲ್ಲಿಗೆ 
ಗಿಡ ಹೂವಿನಿಂದ ಮುಚ್ಚಿಹೋಗಿದೆ- (6೮ರ. 31, ೦೬೪). 

[ ಬೆಟ್ಟಿ 4- ಮಲ್ಲಿಗೆ] 
ಬೆಟ್ಟವಕ್ಕಿ (ನಾ). ಮಲೆಯಲ್ಲಿ ವಾಸಿಸುವ ಹಕ್ಕಿ : 
ಕಣಿ ಬೆಟ್ಟವಕ್ಕಿಗಳ ಗೂಡೆಳನೇಸಅ ತೊಟ್ಟಿಲ 

(ಸೂಕ್ತಿಸು. ೨-೩5). [ಬೆಟ್ಟಿ 4 ಪಕ್ಕಿ] 

ಬೆಟ್ಟವಗೆಯ, ಬೆಟ್ಟುವಗೆಯ (ನಾ). ಮಲೆಯ ಶತ್ರು; ಇಂದ್ರ: 
“ಜಿಟ್ಟಿವಗೆಯನೆನಲ್ಕಿ,. . . ಅಮರೇಂದ್ರನಭಿಧಾನಮಕ್ಕು” (456, ೪೨). 
ಬೆಟ್ಟುವಗೆಯ “ಬರ್ದಿಲುಣ್ಮ . , . ಸಾಸಿರಗಣ್ಣ ಬೆಟ್ಟುವಗೆಯನೆನಲೈ. 
ಸುರಪತಿ ನಾಮುಮಕ್ಕು” (ಕಮ. 00); ಬೆಟ್ಟುವಗೆಯಂ ಪಗೆಯಿನಿಟ್ಟ 
ಕುಳಿಸಡ ಕಡಿಖಂಡದಂತೊಪ್ಪುವಚ್ಚವಳಿಕಿನ ಗಂಡಶೈಲದಿಂ (ಉರೂಕ್ಕ. 
ಟಾ). *ಆದ್ರಿಶತ್ರು' ಪರಾ. [ಬೆಟ್ಟ 4 ಪಗೆಯ] 


ಮುತ್ತು ಹುಟ್ಟುವ 
* ೬ ೬ ಮೆಹಾರ್ಣವಂ 


ಬೆಟ್ಟವಳಿ (ನಾ). ಮಲೆಯ ಹತ್ತಿರ, _ಸಮಿಸಪ : ಕೆಡೆದ ಕರಿಗಳ 


ಬೆಟ್ಟವಾಟಕ 
ಬೆಟ್ಟಿವಳಿಯ ಗುಂಡುಗಳೊಳಗೆ ಮಡಿದ ಜುದುರೆಗಳ ಪೊಡೆಗಲ್ಲ ಪೊರ 
ಗಳೊಳಗೆ . . . ಬಿಡದೆ ರುಧಿರಪ್ರವಾಹಂ ಪರಿಯೆ. (ಕಣ. ೨3-೨೬). 
[ ಬೆಟ್ಟ 4- ಬಳ್ಳಿ (ಬಟ್ಟಿ) ] 
ಬೆಟ್ಟವಾಟ್‌ (ನಾ). ಒಂದು ಬಗೆಯ ಬಾಳೆ: “ಗುರುರಂಭಾ-ಬೆಟ್ಟ 
ವಾಲ್‌” (೬೩. ೪). [ಬೆಟ್ಟಿ 4 ಬಾಬಿ] 
ಬೆಟ್ಟವೇಸಗೆ “ಬೇಸಗೆ' ಪರಾ. 
ಬೆಟ್ಟಸಣ೨ (ನಾ). ಪರ್ವತದ ಕಲ್ಲು; ಬಂಡೆ: ಏಕೆ ನಾನ್‌ ಈಗಳುಂ 
ನನ್ನನೀ ಬೆಟ್ಟಸೆಲ್‌ಯತ್ತಣಿನ್‌ ತೂಳೆಸೆದುಕೊಳೆಬಾರದಯ್‌ 
61-೩6). [ಬೆಟ್ಟಿ * ಸಲ] 
ಬೆಟ್ಟಸಾಲು (ನಾ). ಪರ್ವತಗಳ ಪಂಕ್ತಿ; ಪರ್ವತಶ್ರೇಣಿ: ಈ 
ಬೆಟ್ಟಸಾಲು ಉತ್ತರಕ್ಕೆ ಹಬ್ಬಿ ಛೋಟಾನಾಗಪುರ ಪ್ರಸ್ಥಭೂಮಿಗೆ 
ಹೋಗುತ್ತವೆ (ಕಂಠ. ೩5೩). [ಬೆಟ್ಟಿ 4 ಸಾಲ್ಕು ( ೬ ಸಾಲ್ಕ್‌)) 
ಬೆಟ್ಟಸೀಮೆ (ನಾ). ಪರ್ವತಪ್ರದೇಶ ; ಮಲೆನಾಡು: ಪೂರ್ವಘಟ್ಟಗಳ 
ಬೆಟ್ಟಸೀಮೆಯ ಕಾಡುಪ್ರದೇಶ (ಕಂ. ೩೩). [ಬೆಟ್ಟ -- ಸೀಮೆ] 
ಬೆಟ್ಟಿ 'ಭೇಟಿ' ನೋ. 
ಚೆಟ್ಟಿ (ನಾ). (?) : ಗಗನವಾರಣಗಳುನ್ಮಗದೊಗುವಿಗೆಯೊ . . 
ಸೊಗಸಿನಲಿ ಜಾರಾಕದಂಬಕೆ ಜಗದ ಕಂಗಳಿಗಿಟ್ಟ ಬೆಟ್ಟಿಯೊ ಹಗಲು ಘಟ್ಟಿಸಿ 
ಬಿಟ್ಟ ಮಸಿಯೋ ಎನಿಸಿತಧಿಕತವು (ನ್ನುಕ್ಕ. ೩-೪೩) “ಕಾಡಿಗೆ” 
(ತಿಮ್ಮಕ್ಕ. ಕೋಶ). [?] 
ಬೆಟ್ಟಿತು. ಬೆಟ್ಟಿತ್ತು (ನಾ). ೧. ಬಿರುಸಾದುದು ; ಗಟ್ಟಿಯಾದುದು : 
*'ಬಿಉುವೆಂದು ಬೆಟ್ಟೆ ತನ? (1639: ೬6-೩೫) ; ಬೆಟ್ಟಿಶಿದು ನಾಡೆಯುಂ 
ಮಣಕುಟ್ಟಿಮತಳಂ (ಕಾರಂತ. 93) ; ಕಲ್ಪೆನ್ನಳ್‌ ಮುಳ್ಳೆನ್ನಳ ಮೆಲ್ಲಿ 
ಪ್ರಿದು ಬೆಟ್ಟಿತೆನ್ನಳ್‌ (೧೪: ೩-೦0). ವಿ. ಕಠಿಣವಾದಂದು ; 
ಕಠೋರವಾದುದು: ತನಿನೋಟವಂ ನೋಡಿ ಬೆಟ್ಟಿತೆಂದಂಜುತಂ 
ನೆನೆದುಂ ಮನಂ ಕಠಿಣವೆಂದು ಮತ್ತಂಜುತಂ (ಕುಪ್ರರ. ರೇ. ೨೦೪-೦೦) ; 
ಮುರಾರಿಯ ಹೃದಯ ಬೆಟ್ಟಿತೆನುತ್ತ ಫಲುಗುಣ ತೂಗಿದನು ಶಿರವ 
(ಉಂ: ೩-36): ೩. ಗಾತ್ರವಾದುದು; ದಪ್ಪವಾದುದು : 
ಮಳಲೊಟ್ಟಿಲಂತೆ ಬೆಟ್ಟೆತಪ್ಪ ಪೊಜವಾಜು೦ (6ಮ್ಕತ 6-೨): 
೪. ಕರ್ಕಶವಾದಂದು : ಸಮಂತು ಡಕಾರಾಶ್ರಿತಮಾದ ಅಜನುಮಂಗೀ 
ಕೃತ ಪದಲತ್ವಕ್ಕೆ ಬೆಟ್ಟಿತೆನಿಸಿದ ಕುಳನುಂ (ಮುರ: ೦೮). ೫. ಉಗ್ರ 
ವಾದುದು; ಘೋರವಾದುದು : ಸೆಟ್ಟಿ ನೀನೆಮಗೆ ಕೊಟ್ಟ ಮಹಾ 
ಪದಕಂ ಕರಂ ಬೆಟ್ಟಿತಪ್ಪ ಘಣಿಯಾದುದು (ರಮೇಶ. ೦೦-69). ೬ ಕಷ್ಟ 
ಕರವಾದಂದು ; ಕ್ಲಿಷ್ಟವಾದಂದು : ಕಾಲುಂ ಬಲಿಯುವು ನಡೆಯಲ್‌ 
ಬೆಟ್ಟಿತು (ಗರಂಕೂ. 060); ಅರಸರೋಲಗಂ - ಲೇಸು ಕಾಳೆಗಂ ಬೆಟ್ಟಿತೆಂ 
ಬಂತೆ (ರರಾನ್ಕು- ೯-೨೪); ಇಂದು ನೀನಾ ಪಾಂಡುಪುತ್ರರನಂದಗೆಡಿಸದೆ 
ಬಿಟ್ಟೆಯಾದೊಡೆ ಮುಂದೆ ಬೆಟ್ಟಿತು ರಂಜಕಾರಿಯವೆಂದನಾ ಶಕ-ನಿ 
(೫೫9. 6-೨0). ಬೆಟ್ಟಿತ್ತು : ೧. “ಪರುಷಂ, ಅಸ್ಲಿಗ್ನಂ ಈ ೨ 
ಬೆಟ್ಟಿತ್ತು” (ಹರಡು. ೦-೪6); ಬಿಸಿದುಂ ಬೆಟ್ಟೆತ್ತುಮುಸಿರದೆ:೦ ತೀರ್ಡ 
ಪುದೇ (ಕಂಕಥಾ. ೪-೬೦); ಕಳಾಧೆರೆ ಮಣಿಮಯವನಾದ ಪೀಠಂ ಬೆಟ್ಟಿತ್ತೆಂ 
ಬಂತಿರಗಲೆ ನೊಂಕಿ (ಅರ್ಥನೇ. ೦-೦೦೦ ನ)- * ಕಡುವೆಟ್ಟಿತ್ತು' ಪರಾ. 
ಬೆಟ್ಟಿತಾಗು, ಬೆಟ್ಟಿತ್ತಾಗು- ೧. ಬಿರುಸಾಗು ; ಕಠಿಣವಾಗು ; 
ಒರಟಾಗು : ಒಳೆಗಂ ಭೇದಿಸದನ್ನಂ ಚಳಬುದ್ಧಿಗೆ ಫೊಜಗು ಬೆಟ್ಟಿ ತಾಗಿರ್ಕುಂ 
«ಎ ಜಿನವಚನಂ (ರಕ. ೩-೨೬) ; ಬೆಟ್ಟಿತ್ತಾದ ಪುರುಳಂ ಮೆಲ್ಲುಡಿ 
ಯಿಂದೊರೆಯೆ ಸೌಕುಮಾರ್ಯುಮೆನಿಪದು (6ಶ್ರತಿ- 0೬-6)- ೨. ಕರ್ಕಶ 
ವಾಗು : ಅವಳ ಬೆಟ್ಟಿತಪ್ಪ ಬಟ್ಟಮೊಲೆಯಿಟ್ಟಿಡೆಯೊಳ್‌ ತೊಟ್ಟಿನೆ 
ಸಿಲ್ಮಿದ ಕಣ್‌ (೪6೧: ೭೭)- ೩, ಬಲವಾಗು; ದೃಡವಾಗು : ಡಕಾರಂ 


(ಅತ. 


೬೫೬೭ 


20 


40 


48 


ಬೆಟ್ಟುಂಬೊಟಿ 


ಪೆಟ್ಟುವ ತಾಣಮಂ ಬೆಟ್ಟೆತ್ತಾಗುಚ್ಚರಿಸೆ. ಅಟಿಂ ಪೆಟ್ಟುಗುಂ (ಕಳುರ- 06 
ಪ್ಲ) ೪. ತೀಕ್ಷ್ಣವಾಗು; ಉಗ್ರವಾಗು : ಅತಿ ಬೆಟ್ಟಿತ್ತಾದ ಬಾಯ 
ಕುತ್ತವೆಂದು ಹೊಟ್ಟೆಯ.ಂ ಹೊಸೆದು (ರುಣ: ೪-0೮), ಬೆಟ್ಟದ. 
ಕಠಿಣವಾದ ಮನಸ್ಸುಳ್ಳವನು; ಕ್ರೂರಿ : ಬೆಟ್ಟಿದನಾಗಿ ತಾನೆ ವಿಧಿ 
ಕೊಂದಪನಾಗಳೆ ಸಾಯದಿರ್ದೊಡಂ (ಕಾರಂಕೂ- ೦೯೭) ; ದಿಟ್ಟತನದೊಳೆಲ್ಲರ 
ನಜಕಿಯಟ್ಟುವ ಬೆಟ್ಟದ ಮೋಹಾಸುರನ ಪಟ್ಟಣವೆಲ್ಲವ ಸುಟ್ಟಮರರ 
ಮೆಟ್ಟಿ ಕಟ್ಟೆ ಯಾಳದೆ ಮಾಣೆನೆಂದ (ಕ್ರಿಫಿಗಂ. ೯-೦೦). 
[ದೇ.॥ ತಮಿ. ವೆಟ್ಟಿತು, ವೆಟ್ಟು; ತೆಲು. ಬೆಟ್ಟ, ಬೆಟ್ಟಿದ, ಬೆಟ್ಟು] 

ಬೆಟ್ಟಿತ್ತು 'ಬೆಟ್ಟಿತು' ನೋ. 

ಬೆಟ್ಟಿಚೆನಕ (ನಾ). (ಉಕ) (ಮಂಂಗಾರಿನ ಸಮಯದಲ್ಲಿ ಕಂಡುಬರುವ) 
ಅನೇಕ ಕಾಲುಗಳುಳ್ಳ, ಮುಟ್ಟಿದರೆ ಮುದುರಿಕೊಳ್ಳು ಶೈವ, ಒಂದು 
ಬಗೆಯ ಹುಳು ; ಕಪ್ಪರಚಟ್ಟಿ ; ಒನಕೆಬಂಡೆಹುಳುು : ಬೆಟ್ಟಿಬೆನಕವು 
ಸಮಸ್ಯೆಯಲ್ಲಿ ಸಿಕ್ಕಿಕೊಂಡಿತು (ರೇಕನೈೆ- ೬೪). [?) 

ಜೆಟ್ಟಿರ್‌ (ಕ್ರಿ). ತೀಕ್ಷ್ಣವಾಗಿರು ; ಉಗ್ರವಾಗಿರು : ಬೆಟ್ಟಿಹ ಬಿಸಿಲೊಳ್‌ 
ಬೇಂಟೆಯ ನಟ್ಟಡವಿಯೊಳಾಡಿ ಬರುತ ಬಳಲಿದ ಬೇಡಂ ತುಟ್ಟಿಸಿ ನೀರಂ. 
ನೆಳೆಲಂ , . , ನೋಡುತಿರಲ್‌ (ಶನ್ನತಾ. ೩-೯೪), 

[ಬೆಟ್ಟು (ಬೆಟ್ಟೆತು) 4 ಇರ್‌] 

ಬೆಟ್ಟಿಸು (ಕ್ರಿ). ನಾಟಿಸು ; ಹೊಡೆಯಂಸು: ಇಟ್‌ಮುಲಾದಿಕ್ಕುತ್ತೇ 
ಕಟ್ಟಿಸೆಯಂಂ ಬರೆಯಿ[ದ್ದೆ ]ನೆಯುಮುಳಿಯೊಳ್‌ ಬೆಟ್ಟಿಸೆಯ;0. (0೫ರ. 
೦೦-೯ ರಗಳೆ); ಪಿಂತಣ ಮುಂತಣ ಕಾಲ್ಗಳಲ್ಲಿ ಬೆಟ್ಟಿಸಿ ದಸಿಯಂ (ಡಕ. 
೩-೬೧). [ಬೆಟ್ಟು + - ಇಸ್ಮು) 

ಬೆಟ್ಟು, (ಕ್ರಿ). ೧. ಕಡಿ; ಕತ್ತರಿಸು; ಸವರು: 'ಬೆಟ್ಟುಂಗಾಡು", “ಬೆಟ್ಟು 
ಗತ್ತಿ' ಪರಾ. ೨. (ಕೈ, ದೊಣ್ಣೆ, ಸುತ್ತಿಗೆ ಮುಂತಾದುವುಗಳಿಂದ 
ಮೊಳೆ. ದಸಿ ಇತ್ಯಾದಿಗಳನ್ನು) ಹೊಡೆ; ಬಡಿ ; ವಜ್ರಕೀಟಂಗಳ್‌ 
ಕರ್ಣನೆರಡುಂ ತೊಡೆಯಂವುನುಳಿಯನೂಲ್‌ ಕೊಡಂತಿಯೊಳ್‌ ಬೆಟ್ಟಿದಂ 
ತತ್ತೈಮಿತ್ತಮುರ್ಚಿ ಪೋಗೆಯುಂ (ಕುಶಧಾ. 0-00 2); ಧಾತ್ರಂ ಬಲ್ಜಿಂದಳ 
ವಡೆ ಬೆಟ್ಟಿದ ಬೆಳ್ಳಿಯ ಮೊಳೆಗಳೆನಲ್‌ ತೊಳಗಿ ಬೆಳೆಗಿದುವು ತಾರಗೆಗಳ್‌ 
(8ಗ೨- ೦೬-೯೯); ಒಡೆದ ದೂಹತ್ತಿಗೆಗೆ ಕೀಲ್ಲಳನಡಸಿ ಬೆಟ್ಟಿದ ಗಾಲಿಗಚ್ಚನು. 
ತೊಡಸುತಿರಲು (ಕುನ್ಮಾಳೀ..೫-೩೭). ೩. ಇರಿ; ನಾಟುವಂತೆ ಮಾಡು: 
“ಬೆಟ್ಟು. -ಗಾಢಪ್ರವೇಶೇ, ಪರ್ವತೇ ಚ” (ಕರ); ಕಾಯ್ದ ಕರ್ಬೊಸ್ಸ 
ಸೂಜಗಳಂ ಚೆರಲ್ಲಳೊಳ್‌ ಬೆಟ್ಬುವರುಂ (ಅಂತ್ರ. ೫-೫ 2); ಕೇಲಂ 
ಬೆಟ್ಟಿರ್ದ ಮರನಂ ಕಂಡು (ಶಂತತ9- ೩0-9); ವಂಗಭೊಪನ ಬಾಯೊಳಗೆ 
ಬೆಟ್ಟಿದನು ಗದೆಯನು (ಕುನ್ಮಾರ್ರೋ. ೨-೮). ೪. ನಾಣ್ಯವನ್ನು 
ವಬದ್ರಿಸಂ: ಹೇಮ ರಜತಾದಿ ಕರ್ಷದಿಂ ಬೆಟ್ಟದ ನಾಣ್ಯ--ಕಾರ್ಪಾವಣ, 
ಕಾರ್ಷಿಕ (ನಾಕಣ- 9). ೫. ತಳ್ಳು; ದಬ್ಬು ; ಗೆರಮಂ ದಾನವರೂಡಿದರ್‌ 
ಬಿಗಿದು ಪಾರಾವಾರದೊಳ್‌ ಬೆಟ್ಟಿದರ್‌ (ಂತ್ಸುಕ್ತ- ೦-೩-೨೩೩). "ಪೆಟ್ಟು" 
ಪರಾ.(ದೇ.॥ ತಮಿ. ಮಲ. ಮೆಟ್ಟು; ತುಳು. ಬೆಟ್ಟು; ಕೋತ. ಮೆ] 

ಬೆಟ್ಟು 'ಬೆಟ್ಟ' ನೋ. 

ಬೆಟ್ಟು 'ಬೊಟ್ಟು' ನೋ. 

ಬೆಟ್ಟು “ಬಿಜ್ಮು' ನೋ. 

ಬೆಟ್ಟುಂಗಾಡು. ಬೆಟ್ಟುಗಾಡು (ನಾ). ಕಾಡನ್ನು ಕಡಿದು ಬೇಸಾಯಕ್ಕೆ 
ಸಿದ್ಧಗೊಳಿಸಿದ ಪ್ರದೇಶೆ-_ ಮಿ: ಬೆಟ್ಟುಂಗಾಡು, ಬೆಟ್ಟುಗಾಡು 
(ಹಾರು 4೬ ಶ್ರಜೋ)- ಬೆಟ್ಟುಗಾಡು : ಮೇಲಿನ ಪ್ರಯೋಗವನ್ನು 
ನೋಡಿ. 'ಜೆಟ್ಟುಗದ್ದೆ' ಪರಾ. 

[ಬೆಟ್ಟು 4 ಕಾಡ್ಯು. / ತಮಿ. ವೆಟ್ಟುಕ್ಕಾಟು ] 
ಜೆಟ್ಟುಂಬೊಚಕೆ, ಬೆಟ್ಟುವೊಟ್‌ (ನಾ). ಬೆಟ್ಟದ ಮೇಲಿನಿಂದ ಹರಿಯುವ 


ಬೆಟ್ಟುಕಚ್ಚು 
ಪ್ರವಾಹ.-- ಹೊನಲು : ಬೆಟ್ಟುಂಬೊಟಕಿಯೆಂಬುದು ಕೃತ್ತಲ್ಲದಲ್ಲಿಯುಂ. 
ಸಂದುದು (ಜುರ- ನ- ೦೮೦ ಶ್ರಯೋ). ಬೆಟ್ಟುವೊಟ್‌ 2 ಬೆಟ್ಟುಂಬೊಟಸಿ 
ಬೆಟ್ಟುವೊಟಸ (ಕ್ಮಾನು: ೩೭೯ ಪ್ರಯೋ). 

[ಬೆಟ್ಟು (-ಬೆಟ್ಟ) 4 ಪೊಬ'] 

ಬೆಟ್ಟುಕಚ್ಚು 'ಬೊಟ್ಟೂಕಚ್ಚು' ನೋ. 

ಬೆಟ್ಟುಗ (ನಾ). ಒಬ್ಬಾತನ ಹೆಸರು: ಆತನ ತಮ್ಮ ಬೆಟ್ಟುಗ ತುಜು 
ಗಳೊಳ್ಗತತ್ತಿ (ಎಕ: ೪೫, ಶಿವಮೊ, ೨೨-೩; 963). [?] 

ಬೆಟ್ಟುಗತ್ತಿ (ನಾ). (ಮರ ಮಂಂತಾದಂವನ್ನು) ಕತ್ತರಿಸಂವ ಚಾಕು. 
ಕತ್ತಿ, ಮಚ್ಚು ಮುಂತಾದ ಸಾಧನ,-ಉಪಕರಣ ; ಬೆಟ್ಟುಗತ್ತಿಯಿಂದ 
ಮರದ ಕೊಂಬೆಯನ್ನು ಕಡಿ (ಊಂ). 

[ಬೆಟ್ಟು 4 ಕತ್ತಿ, / ತಮಿ. ವೆಟ್ಟುಕ್ಕತ್ತಿ] 

ಬೆಟ್ಟುಗದ್ದೆ (ನಾ). ಮರಗಳನ್ನು ಕಡಿದು ವ್ಯವಸಾಯಕ್ಕೆ ಅಣಿ ಮಾಡಿದ 
ಗದ್ದೆ : ಮನೆಗಳ ಸುತ್ತುಮುತ್ತು ಬೆಟ್ಟುಗದ್ದೆಗಳರುವುದೂ ಉಂಟು. 
ಬೆಟ್ಟುಗದ್ದೆಗಳನ್ನು ದಾಟಿದರೆ ಕುರಿಚಲುಗಿಡಗಳಿಂದ ತುಂಬಿದ ಗುಡ್ಡಗಳು 
(ಊಂ. ೪); ಬೈಲುಗದ್ದೆ -- ಬೆಟ್ಟುಗದ್ದೆ ಗಳಿಂದಲೂ ಅಲಂಕೃತವಾಗಿರುವುದು 
(ಕೊರಗು: ೩), 'ಬೆಟ್ಟುಂಗಾಡು' ಪರಾ. [ಬೆಟ್ಟು 4 ಗದ್ದೆ(ಆಗಟಕ್ಕಿ)] 

ಬೆಟ್ಟುಗಾಡು 'ಬೆಟ್ಟುಂಗಾಡು' ನೋ. 

ಬೆಟ್ಟುಗೂಂಟ (ನಾ). ನೆಡುವ ಗೂಟ : ಹೊಸೆಯಿಪ ಬೆತ್ತಗಣ್ಣಿವಲೆಯಂ 
ಸಮಕಟ್ಟುವ ಬೆಟ್ಟುಗೂಂಟಮಂ ಬಸಿವ ಪುಳಿಂದಸಂಕುಳದ ಪೆರ್ಕಣದಿಂದೆಸೆ. 
ದತ್ತು ಪಕ್ಕಣಂ (ರ್ರ: ೫-೩೪). [ಬೆಟ್ಟು 4 ಗೂಂಟ] 

ಬೆಟ್ಟುಬ್ಬಸ (ನಾ). ತೀವ್ರವಾದ ಸಂಕಟ. ಸಂತಾಪ: ಬೆಟ್ಟುಬ್ಬಸ 
ದಿಂದ ಹಾಹಾಕಾರ ಮಾಡುತ್ತ ಸಿಂಹವಿಷ್ಟರದತ್ತಣ್ಣೆ ಧಾವಿಸಿ (6ಕ್ಕೂ. 
90೯-3) [ಬೆಟ್ಟು (-ಆಬೆಟ್ಟಿತು) ಉಬ್ಬಸ] 

ಬೆಟ್ಟುಮುರಿ "ಬೊಟ್ಟುವಣರಿ ನೋ. 

ಚೆಟ್ಟುಮೊಲೆ (ನಾ). ಕರ್ಕಶವಾದ. ಮೊಲೆ: ಬಟ್ಟಚಂದಿರಕಾಂತದಾ 
ಕಾಲಿಟ್ಟು ಮೃಗಮದಕರ್ಪುರದ ಪುದಿವಿಟ್ಟು ಚಂದನ ತುಂಡುವಿಡಿದರೆವವರೆ 
ನಗೆಮೊಗವಾ ನಟ್ಟನಿಂದುವೆಯೆಂದು ಕಲುನೀರಿಟ್ಟು ಬರೆ ಪದಗಾಣ 
ಗುಡದಿರೆ ಚ[ ಬೆ] ಟ್ಲುಮೊಲೆ ಬಳಲುವರನಿಬರ ಘಟ್ಟಿವಳ್ತಿಯರು (ಣಳ್ಳಳಾ. 
ಿ-0೬).- [ಬೆಟ್ಟ್ಟು(- ಬೆಟ್ಟಿತು) 3 ಮೊಲೈ 

ಜೆಟ್ಟುಮೊಳೆ (ನಾ). (ಎರಡು ಹಲಗೆಗಳನ್ನು ಜೋಡಿಸಲು ಉಪ 
ಯೋಗಿಸುವ) ಬಡಿಯುವ ಆಣಿ: ಬೆಟ್ಟುಮೊಳಿಗಳ ಡಾಣೆಗಳ ಬೆನ್ನಟ್ಟಿ 
ಮೋದುವ ಮರುಳುತಂಡದ , , . ಬಲು ಬೊಮ್ಮರಕ್ಕೆಸರಿಟ್ಟಣಿಯಲೆವೆ 
ಸೀವವೊಲು ಸಂಭ್ರಮಿಸಿತಾ ದುರ್ಗ (ಕರಣ. ೬-೭-೦೨). 

[ಬೆಟ್ಟು 4 ಮೊಳ್ಳೆ] 

ಬೆಟ್ಟುವಗೆಯ 'ಬೆಟ್ಟವಗೆಯ' ನೋ. 

ಬೆಟ್ಟುವೊನಲ್‌ (ನಾ). ಬೆಟ್ಟದ ಮೇಲಿನಿಂದ ಹರಿಯುವ ಪ್ರವಾಹ. 
—ಹೊನಲಂ: ಇಳಿತಪ್ಪ ಬೆಟ್ಟುವೊನಲ್ಲೆಡೆಗೊಗ್ಗಿನಿಂ ಪೋಗಿ ತಿಳಿನೀರ 
ನೀಂಟಿ (ರೇಠೂ, ೪-೦೬): [ಬೆಟ್ಟ್ಟು( ಬೆಟ್ಟಿ) .- ಪೊನಲ್‌] 

ಬೆಟ್ಟುವೊಟಿ್‌ 'ಬೆಟ್ಟುಂಬೊಟೆೆ' ನೋ. 

ಬೆಟ್ಟೆ, ಬೆರಟೆ (ನಾ). ೧. -ಬಿರುಸಾದಂದಂ ; ಕಠಿಣವಾದಂದು : 
ಬೆಟ್ಟೆಯ ಮಾತ ನುಡಿಯಲು ಭೀಷ್ಮನಿಂತೆಂದನು (ಕೇಖಸಂ- ೫-೬೬)- ವಿ. 
ಒರಟುತನ ; ಕಠಿನತೆ ; ಕಾಠಿಣ್ಯ : ಹಿಮವಂತ ತಾನೆಮ್ಮಯ ಬಳಿಗೆ 
ಸಂತೋಷದಿಂ ಬಂದು ಕಾಣ್ಮನೊ ಬೆಟ್ಟೆಯ ಮಂಂತೆ ಕುಣಿಸಬೇಕೊಯೆಂದ 
(58: 45-3೬). 'ಬೆಟ್ಟೆತಂ' ಹೋ. ೩- ಕಠಿಣ ವ್ಯಕ್ತಿ: “ಕರ್ಕಶಂ 
ಕಕ್ಕಡಂ ಕಥಿನಂ ಕಠೋರಂ ಖರಂ ಕರ ಬೆಟ್ಟೆಯವನಕ್ಕು” (ಬಂಗಾ: ೩೮-೭); 
ಲಟ್ಟೆಯರು. ಮಿಂಡರ ಬೆಟ್ಟೆಯರು , , , ವಾರಪುರಂಧ್ರಿಯರು 


೬೫೬೮ 


ಬೆಡಂಗಡರ್‌ 


(8ಸಥು- 9028೬); ಪಂಥದಿರಿ ಮಚ್ಚರಿಪ ದಿಟ್ಟೆಯರ್ಬೆ [ಕಾಕಾಂ-ಚಿ]ಟೈಯರ್ಗ 
ನೈಯರ್ಬಿನ್ನಣೆಯರು(೩80.3-56)- ೪. ಗಟ್ಟಿಯಾದ, ಹಸನುಗೊಳಿಸದ 
ಕಡಮೆದರ್ಜೆಯ ಅಡಕೆ; ಕರ್ಚಿಅಡಕೆ : ಶೇಖರಿಸಿದ್ದ ಕದರಡಕೆ ಬರಿಯ 
ಬೆಟ್ಟೆ, ಗೋಟು ಎಂದು ಕಂಡುಬಂದದ್ದರಿಂದ (ಅರಕು. ೪4); ತೋಟದಲ್ಲಿ 
ಎಷ್ಟು ಅಡಿಕೆ ಬೆಳೆದಿದೆ, ಬೆಟ್ಟೆಯೆಷ್ಟು. ಹಸ ಎಷ್ಟು (ಕೂಸ. ೨೪೪) : ಬತ್ತ 
ಮನೆಗೆ ಬಾರದೆ ಹೋದರೂ ಬೆಟ್ಟೆಗೆ ಒಳ್ಳೆಯ ಕ್ರಯ ಇರುವುದರಿಂದ 
ಬದುಕಿಕೊಂಡಿದ್ದೇವೆ. (660. 3೭). (ಗು) ೫. ಮಧ್ಯೆಮದರ್ಜೆಯ; 
ಕಡಮೆ ದರ್ಜೆಯ: 'ಬೆಟ್ಟೆಚಿನ್ನ' ಪರಾ. ಬೆರಟೆ: ೬, ಸಾಧಾರಣ 
ವಾದಂದು ; ಕಡಮೆ ದರ್ಜೆಯದು ; ಎಷ್ಟೋ ಕಸ; ಅದರ ಮರೆಗೆ 
ಅಲ್ಲಿ ಇಲ್ಲಿ ಇನಿತು ರಸೆ. ಎಷ್ಟೊ ಒರಟು, ಎಷ್ಟೊ ಬೆರಟೆ ; ನಡುವೆ 
ಅಲ್ಪ ಸೊಲ್ಪ ಹಸೆ (ಹತ. ೬೦). 
ಬೆಟ್ಟೆ ಮಾಡು- ಬಲಪ್ರಯೋಗ ಮಾಡು; ಕಠಿಣವಾಗಿ ವರ್ತಿಸು: 
ನೆಟ್ಟಿಯ ತೆಗೆದೊಮ್ಮೆ ನೋಡಿರೈಯೆಂದಾಗ ಜಟ್ಟೆಗಳಿಗೆ ಕೈಯ ನೀಡೆ 
ಬೆಟ್ಟೆ ಮಾಡದೆ ಕೈಯನವರೊತ್ತಲರಸನ ಬೆಟ್ಟಿದ್ದುದಿನಿಸು ಸಡಿಲದೆ ನೋವಿ 
ಗಂಜಿದರಾಗದೊತ್ತಿ ತೆಗೆವುದೆಂದು ಭೂವರನುಸುರೆ (ಕರತ. ೪6-00) 
[ದೇ-॥ ತಮಿ. ವೆಟ್ಟಿ, ವೆಟ್ಟೈ; ತುಳು. ಬೆಟ್ಟೆ] 

ಬೆಟ್ಟೆಗಾಣಿಸು (ಕ್ರಿ). ಕಾರಿಣ್ಯವನ್ನು ತೋರಿಸು: ಬೆಟ್ಟಿಗಾಣಿಸಲೇಕಿ 

ಹಿಮವಂತದೇವನು ಕಟ್ಟುಗ್ರದವನಲ್ಲ ಸ್ವಾಮಿ (ರತ: ೩೩-31). 
[ಬೆಟ್ಟೆ 4- ಕಾಣಿಸು] 

20|ಬೆಟ್ಟೆಚಿನ್ನ (ನಾ). ಕಡಮೆ ದರ್ಜೆಯ ಚಿನ್ನ; ಅಶುದ್ಧವಾದ 
ಬಂಗಾರ; ಕೀಳಂಲೋಹಗಳು ಬೆರೆತ ಚಿನ್ನ: ಬೆಟ್ಟೆಚನ್ನವಾದರೆ. 
ಸೆಟ್ಟಿಗೆ ಆಗವೇ? (ಣರ). [ಬೆಟ್ಟೆ 4 ಚಿನ್ನ] 

ಬೆಟ್ಟೆನುಡಿ (ನಾ). ಕಠಿಣವಾದ ಮಾತು ; ಕಠೋರವಾದ ನುಡಿ: 
ಅವರಿಗೆ ಕೊಡುವುದಕ್ಕಿಂತ ಮಾತಂಗಗೆ ಸವಿನಯದಿಂದೀವೆನೆಂದು ಅವ 
ರೊಳು ಬೆಟ್ಟೆನುಡಿಯ ನುಡಿದಾ ಭೂಧವನು ಕಳುಹಲವರೆಯ್ದಿ (4(ಬಸೂ- 
೨೦-೨೦). [ಬೆಟ್ಟೆ + ನುಡಿ] 

ಬೆಟ್ಟೆಬಂಗಾರ (ನಾ), ಇ ಬೆಟ್ಟೆಚಿನ್ನ : ಒರೇ ಹಚ್ಚಿದರೆ ಬರೀ ಬೆಟ್ಟೆ 
ಬಂಗಾರದ್ದಾಂಗೆ ಕಾಣ್ತದೆ (ಮುರವ: ೭೩): [ಬೆಟ್ಟೆ -- ಬಂಗಾರ] 

ಬೆಟ್ಟೇಜ್ಶು (ಕ್ರಿ). ಪರ್ವತವನ್ನು ಹತ್ತು: ತನ್ನೊಲ್ಲದನಂ ಕರೆದಳ್ಳ 
ಬೆಟ್ಟೇಜ೨ ಮಿಬ್ರಾಗರೆವಂತೀಗಳ್‌ (ತತ. 6.69); ಅಸಮಗ್ರರ್ಸಲೆ 
ಜಾತ್ರೆಯೋಗಿ ಭರದಿಂ ಬೆಟ್ಟೀಆಯುಂ ಮತ್ತೆ ಪೂಜಿಸುವರ್‌ (ಸತುತ, 
೪-೮); ಬೆಟ್ಟೇಜ್‌ ಮೃತ್ಯುವಂ ಕರೆದುಕೊಂಡಂ ಪಾಪಿ (೧ರ: ಈ: 
೪3-೨೨). [ಬೆಟ್ಟು (< ಬೆಟ್ಟ) * ಏಜು (ಎ ಏಜ್‌) 

ಬೆಟ್ಟೇಜ್ಕಿ * ಬಿಟ್ಟೀಲಿ? ನೋ. 

35|ಬೆಡಂಗ, ಬೆಡಗೈ (ನಂ). ೧. ಚೆಲುವ ; ರೂಪವಂತ : ಕನಕಾದಿತ್ಯಂ 
ಷಡ್ಲುಣಾಳಂಕಾರಂ » ಟದ ಬೆಡಂಗಂ ನುಡಿದು ತಪ್ಪದಂ (ae. 1-1, 
33-೭; 597); ತಳಿರೊಳ್‌ ನೀನೆ ಬೆಡಂಗನೈ ನನೆಗಳೊಳ್‌ ನೀಂ ನೀಟನೈ 
(ಅತಿ. 00-8೩); ಎನಸುಂ ತಾನೇಂ ಪರಿಚ್ಛೇದಿಯೊ ತಪದ ಬೆಡಂಗಂ 
ಗುಣವ್ರಾತತುಂಗಂ (4ಬಕ. 0-೨೩). ಬೆಡಗೈ: ೨. ಚತುರ; ನಿಪುಣ: 
** ಬೆಡಗನೆಂದರೆ ಚದುರೆಂ " (ಛ6೩- 00)- ೩. ವಿಲಾಸಿ; ಒನಪು 
ಗಾರೆ: (೪). [ಬೆಡಂಗು +- ಅ] 

ಬೆಡಂಗಡರ್‌ (ಕ್ರಿ). ೧. ಚೆಲುವನ್ನು ಹೊಂದು; ಸುಂದರವಾಗು : 
ಏಂ ಬೆಡಂಗಡರ್ದರೋ ರುಚಿಮದ್ವಿಚಳಲ್ಲತಾಂಗಿಯರ” (ಅನತಿ: ೬-೨೮). 
೨. ಆಶ್ವರರವುಂಟಾಗು ; ಬೆರಗಾಗಂ: ಹೊಂಗಿ ಶಸ್ತ್ರಸಮೇಶನಾಗಿ 
ಬೆಡಂಗಡರಿ ಮಾಹೇಶ್ವರರ ವಸ್ಟ್ರಂಗಳಂ ರಜತಾದ್ರಿಯಂದದಿ ಪೊತ್ತು 
ನಡೆವುತ್ತ (೧. 30-0): [ಬೆಡಂಗು 4 ಅಡರ್‌] 


15. 


30. 


ಬೆಡಂಗಿ 


ಬೆಡಂಗಿ, ಬೆಡಗಿ (ನಾ). ೧. ಚೆಲುವೆ; ಸುಂದರಿ: ನಿಡಿಯಲರ್ಗಣ್ಗಳ 
ಬೆಡಂಗಿಯರ್ಕಳನರ್ಕಂ ನಡೆ ನೋಡಿ ಪೋಗಲಾಜದೆ ತಡೆಯೆ ಪಗಲ್‌ 
ಪಿರಿಯವಪ್ಪುವಾ ಪುರವರದೊಳ್‌ (ಇಾಕ್ಶತಾ- ೦೬5 ಕೂರ್ರಳ) ; ಬೆಳಗುವ 
ಲುವಣ್ಯಮೆಸೆಯೆ ಬಂದರ್‌ . , . ನಿಡುಗಣ್ಗಳ ಬೆಡಂಗಿಯರ್‌ ಕೋಮಲೆ 
ಯರ್‌ (8೧0: 1-039). ೨- ಒಯ್ಯಾರಿ ; ಬೆಡಗುಗಾತಿ : ಜಡೆಗಳ 
ಬೆಡಂಗಿ ಭಸಿತದ ಫಾಲಲೋಚನೆ ರುದ್ರಾಕ್ಷಿಯ ಭದ್ರಾಂಗಿ (೧06. 
೯-0೬ 5); ಜೇಟದ ಬೆಡಂಗಿಯರ್ಪಾಟಳಿಯ ಕುಸುಮಮಂ.. . . ತಿಲೌದರ್‌ 
(ಉತರ. €-8$)- ಬೆಡಗಿ : ' ೧. ಕಡುಬೆಡಗಿ ಮೇಲಲರರಿದು ಪುಣುಗನು 
ಪಿಡಿಯೆ (ನಾಗತ. ೨-೪), ವಿ: ತರದಿರೋ ರಂಗ ಬೆಡಗಿಯ (೫ಕದ- ೦೫): 
ಬಂದಿದ್ದ ಹೆಣ್ಣುಗಳ ಪೈಕಿ . . . ಒಬ್ಬಿಬ್ಬರು ಕಾಲೇಜು ಮೆಟ್ಟಲು ಹತ್ತಿದ್ದ 
ಬೆಡಗಿಯರೂ ಆಗಿದ್ದರು (ಉಗತಿ. 0೨). [ಬೆಡಂಗ *---ಇೃ] 

ಬೆಡಂಗು, ಬೆಡಗು, (ನಾ). ೧- ಅಂದ; ಸೊಬಗು; ಸೊಗಸಂ 
“ಬೆಡಂಗೆಂದು ಮನೋಹರಂ (ಕಟಾ, ೩೫-೫39) ; ಎಮ್ಮ ಕೆಲಂಗಳೊಳ* 
ಮೆಣಿಯುತಿರ್ದಪ್ಪವೀ ಶ್ರುತಿಪೂರಕೈರವಂ ತಮ್ಮ ಬೆಡಂಗಂ (ಉನ್ಯ. 
«ಟಿ. ತೂದ್ರಕ) $ ಪೊಬಲ ಬೆಡಂಗಂ ಮೆಚ್ಚಿ ಮೆಚ್ಚಿ ನೋಡಿ (ರುಕಾ: 
1-00 619), ೨. ಒಯ್ಯಾರ: ವಿಲಾಸ; ಒನಪು: ಜವ್ವನದ ವಿಳಾಸ 
ದಂದದ ಬೆಡಂಗಿನ ಪೆಂಡಿರೆ ಪೆಂದಿರಖೌಯಾ (ಕಣಾ. ೪-1); ಮಧ್ಯಂ 
ಬೆಡಂಗಿನಿಂ ಬಳ್ಳೆ ಮಂಡಿ ಪೂಗಳಂ ಕೆದಅ* (ತಂತ್ರ. ೩-00). ೩. ಠೀವಿ; 
ಗತ್ತು ; ದಂಡೆಯಂ ನಿ್ಕುವ ಕೈ ನಡುಗದೆ ಗದೆಯಂ ಬೀಸುಷ ಬೆಡಂಗು 
ರಂಜಿಸಿತು ಭೀಮ ದುರ್ಯೋಧನರ? (ಗಣಯು. 6-9); ನುಡಿವ 
ಬೆಡಂಗು ನೋಡುವ ಪರಾಕ್ರಮ ಮಾಡುವ ಸುಹಸೋಕ್ತಿ 
ಬಣ್ಣಿಸಲಳವಲ್ಲೆ (83 1೫-1, 34-೨೪; 1130), ೪. ನೈಪುಣ್ಯ; 
ಕೌಶಲ್ಯ : ಮೊದಲೊಳ್‌ ಕಲ್ಪಂಗಲ್ಲದೆ. ಪದದೊಳ್‌ ಜಾಣಂ ಬೆಡಂಗು 
ಮಕ್ಕುಮೆ ಕೃತಿಯೊಳ್‌ (ರಾ: ೦-೪); ಪೊಸ ದೇಸೆಯಂ ಬೆಡಂಗಂ 
ರಸಘಟ್ಟಿಯನೆರ್ಥದೃಷ್ಟಿಯಂ ಬಗೆವರೊ ಭಾವಿಸುವರೊ ಸಾರಣೆಯಂತಿರೆ 
ಕಸಮಂ ಪಿಡಿವರ್‌ ಕೆಲರ್‌ ಮಹಾಪುರುಷರ್ಷಳ* ಟಾ ೧೪೦); ಅಸಗನ 
ದೇಸಿ ಪೊನ್ನನ ಮಹೋನ್ನತಿವೆತ್ತ ಬೆಡಂಗು , . . ಶೋಭಿಸೆ ನೆಲಸಿರ್ಕೆ: 
ಧಾರಿಣಿ ಮನೆಂಗೊಳಿ ಮತ್ಕೃತಿಯೊಳ್ಳಿರಂತರಂ ue, . 
ಚಮತ್ಕಾರ ; ಚಾತುರ್ಯ: ಬೆಡಂಗು[ಣಣಂ. ಬೆಡಗು] ಬೇಜಕೊಂದು 
ತೆಐಂ. ನುಡಿಗೆನ ಮನಕ್ಕೆ ವರೆ ಹಳಿ ನುಡಿದಂ ಅರ್ಥಮದೊಂದು ತೆಅಂ. 
(ಉ90ಕಛಕು. ೨-೬೪); ಸಂಗರದೊಳ್ಳೀರೇಳು ಲೋಕದರಸುಗಳ ಸಪ್ತಾಂಗಮಂ 
ಕೊಂಬ ನಿನ್ನಂ ನುಡಿಯ ತೊಡಕಿನ ಬೆಡಂಗಿನಿಂ ಸೋಲಿಸಿ (ಕತಕ. 
90-08), ಓ. [ಸಂಗೀತ] ಹಾಡುವ ರೀತಿಯ ಒಂದು ಕ್ರಮ (?): 
ಭಣಿತೆ ಬೆಡಂಗು ಕಾಕು ಖಚರಂ ಗಮಕಂ . . . ಪೆಲ್ಸಣೆ ಕಳೆಯೆಂಬಿವಂ 
ಮೆದು ಬಾಜಿಸಿದಂ ಮುರವೈರಿ ವಾಸಮಂ (೩62. ೩-೩). ಬೆಡಗು : 
೧. “ಬೆಡಗೆನೆ ರಮ್ಮಂ" (ಕಕ. 090) ; ಪೊದಳ್ಜುಗುರ್‌ ಶುಕ್ತಿಜದ 
ಬೆಡಗಿಂಗೆ ಭಂಗಮಂ ಸಂಗೊಳಿಸೆ (ಕರ್ಮರಾ ೩-೨೭); ಬೆಡಗಿನ ತುಂಬು 
ಜವ್ಯನೆ. ನಾಲ್ಯೂನೀರನ್‌ ಮಿಂದಳೊಲವಿಂದ (ಸಾಕ್ಮರಾ- 4-೩೪). ವಿ. 
ಅಕಟಕಟಾ ಬೆಡಗು ಬಿನ್ನಾಣವೆಂಬುದೇನೋ (945. ೩೭); ಬಿಟ್ಟಿ 
ಮುಡಿಯ ಬೆಡಗಿನ ನುಡಿ ನೊ:ಟದ . . - ದಿಟ್ಟೆಯರಿರುತಿಡರಲ್ಲಿ 
(6೩3: ೨-೦೦9) ; ಬಾಳೆಗೆ `ಕಡಗು ಸೂಳೆಗೆ ಬೆಡಗು (ಗಾರ). ೪. 
ತದೀಯಾಸ್ಟ್ರಪ್ರಯೋಗದ ಬಲುಷನೀಕ್ಷಿಸೆ ತೆಗೆವ ಬೆಡಗನು ಕಲಿಸೆ ಪಾಶು 
ಪಶಾಸ್ತ್ರವೆನಗಾಯ್ತಲ್ಲಿ ವಶವರ್ಶಿ (ಕುತ್ಮಾರ್ರೋ. ೯-೮). ೫. ಆಡಾದನಾ 
ಅಜನು ಕೋಡಗಾವನು ಹರಿಯು ನೋಡಿದರೆ ಶಿವನು ನರಿಯಾದನೀ ಬೆಡಗ' 
ರೂಢಿಯೊಳು ಬಬ್ಬ (ತರ್ಕ, ೨೬); ಒಳ್ಳೆಣ್ಣೆ ತಂದೆನು ಕೈಯೆಣ್ಣೆ 
ಯಾಯಿತು ನಾನೇನು ಮಾಡಲಿ ಮತ್ತೆ ಸೊಸಿಯೆದ ಮಾತಿನ ಬೆಡಗರಿ| 


೬೫೬೯ 


15 


ಬೆಡಂಗುಗಿಡು 


ವಾಯಿತು ತಲೆದೂಗಿ ಸೈಯೆಂದಳತ್ತೆ (0೫ರ: 0೩೩) ಪ 
ಚೋದ್ಯ; ಸೋಜಿಗೆ: ಅಡಿಯಿಲ್ಲದ ನಡುವಿಲ್ಲದೆ ಮುಡಿಯಿಲ್ಲದ 
ಬಯಲು ಎಡೆಯಿಲ್ಲದಿಪ್ಪುದು ತಾ ಜಗವನೊಡಗೊಡಿ ಹಿಡಿಯಲು ಬಿಡ 
ಲಿಲ್ಲದ ಬೆಡಗು (8606. ೩೨-03): ಸಾವಿರ ಪಡಿಯ ಹೊನ್ನಿನ ತೂಕವಂ 
ಕಡಿಕಡಿದು ಜಂಗಮಕೆ ಕೆೊಡುತಿರಲು ವಿಸ್ಮಯವಿದೆನುತತಿವೆಡಗನಾ 
ಜಂಗಮವು ಬಸವನ ಎಡೆಗೆ ನಡೆತಂದಬ್ಬು: ತಾತನ ಮುಂದೆ ಪಸರಿಸುತ 
* ನುತಿಸೆ (ಪು. ೩೦-30). ೮. ವೈ ಶಿಷ್ಟ : ನ ವಿಶಿಷ್ಟತೆ; ಎಸೆವ 
ಕರ್ಣಾಟಕದ ಬೆಡಗುಗಳ ಬಲ್ಲ ಸತ್ಕವಿಗಳೊಪ್ಪಿರ್ದರಾ . , . ಮಣಿಮುಯದ 
ಗರುಗೆಗಳಲ್ಲಿ ($64. ೩-0೦). ೯. ಜಂಬ ; ದರ್ಪ ; ಸೊಕ್ಕು : ಬಾಳು 
ವಾಗ ಸಿರಿ ಬರುವಾಗ ತಂದೆ ಕೇಳು ಬೆಡಗು ಬೇ. ಡೆಚ್ಚಜ್‌ಕೆ. (ತೆರದ. 
9-940-0). ೧೦. ಒಳೆಗಂಟ್ಟು ; ಮರ್ವ ; ನಿಗೂಢತೆ: ರಹಸ್ಯ; 
ಬಯಲ ಬಣ್ಣವ ಮಾಡಿ ಸ್ವಯವ ನಿಲವ ಮಾಡಿ ಸುಳಿವಾತನ ಬೆಜೆಗ 
ಬಲ್ಲವರಾರೈ ರಾಮನಾಥ (ರಂತ, ೬೪-40); ಶಿವಲಿಂಗಭಕ್ತಿಯ 
ಬೆಡಗನೇಕಾಂತೆದಲಿ ನಿಮಗೊಡಬಡಿಸಿ “ಹೇಳುವೆ. (ಶ್ರಶು0- 0೪-೩೨); 
ನುಡಿದ ಮುತ್ರೆದಲಿರದು ಧರ್ಮದ ಬೆಡಗು (ಉಕ. 0೩-೦೬). ೧೧, 
ಒಗಟಿನ ಮಾತು; ಚಮತ್ಕಾರದ ನುಡಿ; ಒಡಪು; ಹದಿರು, 
ನುಡಿಯಲ್ಲಿ ಎರಡಿಟ್ಟು ನುಡಿಯನು ಬೆಡಗಿನ ಗಡಣದ ಕುಲವನು ಕಂಡಟ 
ಯನು ($೧. 03೩-೬೩೨); ಜನಪದದಲ್ಲಿ ಬೆಡಗು ಎಂದಾಗ ಇಂಥ 
ಗಂಭೀರತೆಗಿಂತ ಹೆಚ್ಚಾಗಿ ಚತುರ ನುಡಿ, ಚಮತ್ಕಾರದ ಮಾತು ಎಂಬ 
ಅರ್ಥವೇ ಬಹಳ ಮುಖ್ಯವಾಗುತ್ತದೆ (೪೭84: 211, ೨09) ; ಬೆಡಗು: __ 
ಒಳಗುಟ್ಟಿನ ಒಂದು ಮಾತಿನ ರೀತಿ-ಅದಕ್ಕೊಂದು ಅನುಭವ ಸಮಯವೇ 
ಆಹಾರ. ಇದು ಒಂದು ರೀತಿಯ ಅಲಂಕಾರಿಕ ಸರಣಿ (ಸಾಹಿ: 111: ug 4). 
೧೨. ಅಲಂಕಾರ ; ಜಲಮಣಿಯ ಬೆಡಗನಿಕ್ಕಬಹುದೆ ಬಯಲ ಬಂಧಿಸ 
ಬಹುದೆ (64೪. ೦೧೮-೪೬೪). ೧೩. ಥಳುಕು ; ಹೊರಮಿಂಚು ; 
ಉಳುವರ ಗೆಯ್ವರ ಬೆವರಲ್‌ ತೊಯ್ಚರ ತವರೂರದು ಬೆಡಗುಗಳಿರದ 
(46 0-03) ; ಹೊಸ ಬಾಳಿನ ಬೆಡಗು ಸಾಕು ಬೆಳಕು ಬೇಕು ಹಾಡಿಗೆ 
(6ರಳು. ೩೫೦-೦೦). 
ಬೆಡಗಿನ. ವಚನ. ವಚನಕಾರರು ತಮ್ಮ ತಾತ್ತಿ ಕ್‌ 
ಅನುಭಾವದ ತಿಳಿವನ್ನು ತಿಳಿಸಲು, ಸೂಕ್ಷವಾದ ಎಷ್ಟೋ ವಣ 
ಒಗಟಿನಂತಿರುವ ಸಂಕೇತ ದೃಷ್ಟಾಂತ ರೂಪಣಾದಿಗಳನ್ನು ಉಪ 
ಯೋಗಿಸಿ ರಚಿಸಿದ ವಜನಪಕಾರ : ತಾತ್ತಿ ಕಂತೆಯನ್ನು 
ಹುರಿಗಟ್ಟಿ ಹೇಳಲು ಅನುಭಾವಿಗಳು ಈ ಪ್ರಕಾರವನ್ನು ಸಶಕ್ತವಾಗಿ 
ಬಳಸಿಕೊಂಡರು. ಅಲ್ಲಮಪ್ರಭು, ಚನ್ನಬಸವಣ್ಣ ಮುಂತಾದವರು ಅನೇಕ 
ಬೆಡಗಿನ ವಚನಗಳನ್ನು ಬರೆದಿದ್ದಾರೆ (ಕಂಕೋ. 210: ೨೦೫) ; ಬೆಡಗಿನ 
ವಚನಗಳಲ್ಲಿ ಹಲವಾರು ಪ್ರಭೇದಗಳಿವೆ, ವಿರೋಧುಭಾಸವೇ ಅವೆಲ್ಲಕ್ಕೂ 
ಜೀವಾಳ (ನತ: ೦೬ ಶೀ). 
[ದೇ.॥ ತಮಿ. ವಿಟಜಕ್ಕಿ ; ಮಲ: ವೆಡಿಪ್ಪು ; ತುಳು, ಬೆಡುಗ್‌, 
ಬೆಡಗ್‌ ; ತೆಲು. ಬೆಡಂಗು, ಬೆಡಗು, ಬೆಣಂಗು, ಬೆಳಂಗು] 
ಬೆಡಂಗುಗಂಪು (ನಾ). ವಿಶಿಷ್ಟವಾದ ಕಂಪು; ಅಪೂರ್ವವಾದ ಸುಗಂಧ: 
ಮಲ್ಲಿಕೋತ್ಮರದ ಬೆಡಂಗುಗಂಪು ಮಧುದೂತಿಯ ತಳ್ತಿನಿಗಂಪು .... 
ಬಗೆಗೊಂಡುದು ತದ್ವನದೊಳ್‌ ನರೇಂದ್ರನಾ (ಣಕೀ- 00-09). 
[ಬೆಡಂಗು 4 ಕಂಪು] 
ಬೆಡಂಗುಗಿಡು (ಕ್ರಿ). ಅಂದಗೆಡು ; ಚೆಲುವನ್ನು ಕಳೆದುಕೊಳ್ಳು : 
ನಗೆಗಣ್‌ ಸೋರ್ವ ಃದುಷ್ಮವಾರಿಚಯದಿಂ ಬಿಂಬಾಧರಂ ಸುಯ್ಯ 
ಬೆಂಕೆಗಳಿಂ ನಾಡೆ ಬೆಡಂಗುಗೆಟ್ಟಿರವಿದಿಂತೇಕಾರಣಂ (ಕೇತಾ: ೪-೬೩)- 
[ಬೆಡುಗು 4 ಕಡು (< ಕೆಡು))] 


ಬೆಡಂಗುವಡೆ 


ಬೆಡಂಗುವಡೆ (ಕ್ರಿ). ಅಂದವಾಗು ; ಚೆಲುವನ್ನು ಪಡೆ ; ಸೊಗಸಾಗು : 
ಇಂತುಟಪ್ಪ ಮೆಯ್ವಣ್ಣಕ್ಕಿಂತೀ ಪೂವಿನೊಳೀ ತುಡುಗೆಯೊಳೀ ಪುಟ್ಟಿಗೆ 
ಯೊಳ' ಬೆಡಂಗುವಡೆದೆಸೆದಿರ್ಕುಂ. (ಶಂಶಶಾ- ೩-೪೫); ಸೊಡರಂ ಪರ್ಚಿಸಿ 
ದಂತಿರೆ ಬೆಡಂಗುವಡೆದೆಸೆವ ಮುನಿಯ ದೇಹದ್ಯುತಿಯಿಂ ಕಡುಗವಿಲಮಾಗಿ 
ಕಾಂಚನದಡವಿಯನನುಕರಿಸಿ ತದ್ವನಂ ಸೊಗಯಿಸುಗುಂ (ಗರಂ. ೬3೪). 

[ಬೆಡಂಗು -- ಪಡೆ,] 

ಬೆಡಂಗುವೆಜು (ಕ್ರಿ). -ಬೆಡಂಗುವಡೆ : ಊದುವ ತೆಂಬೆಲರಿಂ ಬೆಡಂಗು 
ವೆತ್ತು ( ಎಇ. ೫111, ೩೩೦-೨6; 9೨9); ಭಾಸುರೆಚಂದ್ರಿಕಾತಿಲಕಮುಡುವರ 
ಕಾಂತಿಯುತಂ ಬೆಡಂಗುವೆತ್ತತ್ತಾಗಳ್‌ (ಉಪ್ರ. ೬-೬೪)- 

[ಬೆಡುಗು-( ಪೆಜು] 

ಬೆಡಂಗೊಂದು (ಕ್ರಿ). ಇಬೆಡಂಗುವಡೆ ; ಕಂದಮುಮಮಳಿನವೃತ್ತಮು 
ಮೊಂದೊಂದೆಡೆಗೊಂದು ಜಾತಿ ಜಾ(ಣೆಸೆ)ಯೆ ಬೆಡುಗೊಂದಿವಅಸೊಳಮರೆ 
» ೬ ಬೆದಂಡೆಗಬ್ಬಮದಕ್ಕುಂ (10೧. 0-49). [ಬೆಡಂಗು 3. ಒಂದ್ಕು) 

ಬೆಡಗ "ಬೆಡಂಗ' ನೋ. 

ಬೆಡಗ್ಕ "ಬೆಡಗ್ಯು' ನೋ. 

ಬೆಡಗೈ "ಬೆಡಗು ' ನೋ. 

ಬೆಡಗಿ " ಬೆಡಂಗಿ' ನೋ. 

ಬೆಡಗು, " ಬೆಡಂಗು' ನೋ. 

ಬೆಡಗ್ಳು, ಬೆಡಗ, (ನೂ). ಚಿಕ್ಕ ಚಿಕ್ಕ ಪೊದೆಗಳನ್ನು ಕತ್ತರಿಸಲು ಉಪ 
ಯೋಗಿಸುವ ಕಬ್ಬಿಣದ ಒಂದು ಸಾಧನ ; ಕೃಷಿಕರಾದವರು ಹೊಲಕ್ಕೆ 
ಹೋಗಬೇಕಾದರೆ ತಮ್ಮ ಕೈಯಲ್ಲಿ ಗುದ್ಧಲಿಯನ್ನಾಗಲಿ ಬೆಡಗನ್ನಾಗಲಿ 


ಕೊಡಲಿಯನ್ನಾಗಲಿ * ಹಿಡಿದುಕೊಂಡು ಹೋಗಬೇಕಲ್ಲದೆ ಹಾಗೇ 
೬೩೦). ಬೆಡಗೈ : ಕಬ್ಬಿಣದ ಸಾಮಾನುಗಳಲ್ಲಿ 
ಮುಂಜ ಬಳ್ಳಿ ಕುಡ, ಮೊಳ. ಕೊಡ್ಲಿ, ಗುದ್ದಲಿ, ಬೆಡಗ, ಬಾಚಿ, 


ಉಳಿ, .. ಮುಂತಾದ ಯಾವತ್ತು ಸುಮಾನುಗಳು . , . ಕೈಯಲ್ಲಿ 
ಅನುವಾಗಿಯೂ ಇರಬೇಕು (ಕ ಶ್ರ. ೨೦)... [4-ಮರಾ. ಬಡಗ] 
ಬೆಡಗ್ಳು, ಬೆಡಗ್ಯ (ನಾ). ಜಾಶಿಯೊಳಗಿರುವ ಒಂದು ಉಪವಿಭಾಗ ; 
ಪಂಗಡ ; ಬಣ; ವರ್ಗ: “ಜಾತಿ, ಬೆಡಗು, ಬಣ, ಕುಲ್ಮ-ತಳಿ, ಬಳಿ” 
(ಕುತ. 69) ; ಈ ರೀತಿಯ ಗುಂಪುಗಳಿಗೆ ಬೆಡಗುಗಳೆಂದು ಹೆಸರು 
(ಈಟಿ. ೫); 'ಗುಜ್ಜಲ? ವೆಂಬುದು. ಬೇಡರಲ್ಲಿ ಒಂದು ಜಾತಿಯ 
ಬೆಡಗು. ಗುಜ್ಜಲ ಬೆಡಗಿನ ಹೆಂಗಸನ್ನು ಕಂಪಿಲರಾಯನು ಲಗ್ನವಾಗ 
ಬೇಕಾದರೆ ಅವನೂ ಬೇಡಜಾತಿಯವನಾಗಿದ್ದು ಜೇರೊಂದು ಬೆಡಗಿನವನಾಗಿರ 
ಬೇಕು (ಕರಾಸಂ- ೨೬. ಬೆಡಗೈ : ರಡ್ಡೇರಲ್ಲಿ ಎಲ್ಲ ಕೂಡಿ ೩೬ 
ಬೆಡಗಗಳೆಂದರೆ ಮನೆತನಗಳು ಇಲ್ಲವೆ ಗೋತ್ರಗಳು ಇರುತ್ತವೆ. ಒಂದೇ 
ಬೆಡಗದವರಲ್ಲಿ ಹೆಣ್ಣು ಗಂಡು ಆಗುವುದಿಲ್ಲ (೪೧೧. ೦೪. [7] 
ಬೆಡಗುಗಾತಿ (ನಾ). ವಿಲಾಸಿನಿ ; ಬೆಡಗಿ: ಬೆಡಗುಗಾತಿಯರು ಯಿರುವ 
ಕಡೆ ನಡೆ (9%: ೦೯೦-೨೦) ; ಬೆಡಗುಗಾತಿ, ಈ ಯುದ್ಧಕ್ಕೂ ನಿನಗೂ 
ಏನು ಸಂಬಂಧ? (07031. ೩63)- [ಬೆಡಗ್ಳು (< ಬೆಡಂಗು) 4 -ಕಾತ್ಮೀ) 
ಬೆಡಗುಗಾರ (ನಾ), ೧. ಚೆಲುವ ; ಸುಂದರ. ೨. ವಿಲಾಸಿ; ವಿಟ, 
“ಎಟಿ ಎ. ಬೆಡಗುಗಾರೆಂ” (ಕಕ್ಕ. ೦೪)- 
[ಬೆಡಗ್ಳು (5 ಬೆಡಂಗು) ಕಾರ್ಯ (ಕಾಲ) 7 
ಬೆಡಿ (ನಾ). ೧. ತುಪಾಕಿಯ ಗೋಲಿ ,-ಗುಂಡು: ನಾನು ಬೆಡಿ 
ಹೊಡೆದು. ಕಿರುಬನನ್ನು ಉರುಳಿಸಿದುದು ನಿನಗೆ ನೆನಪಿದೆಯಷ್ಟೆ 
(ಊಂ ೬೪). ೨. ಪಟಾಕಿ; ಗರ್ನಾಲು: “ಬೆಡಿಕಂಬ' ಪರಾ. 
[ದೇ.॥ ತಮಿ. ವೆಟಿ ; ಮಲ. ವೆಡಿ; ತುಳು, ಬೆಡಿ; ಕೊಡ. ಬೊಡಿ] 
ಬೆಡಿಕಂಬ (ನಾ). ಒಂದು ಬಗೆಯ ಸುಡುಮದ್ದು : ಮದು ದಿನ 


ಇ 
kl 


46 


೬೫೭೦ 


ಬೆಣಾಯ್ಕ 


ಬೆಡಿಕಂಬ 


:ಪಟ್ಟಿಣ, ಬಿರುಸು ಬಾಣಗಳನ್ನು ಸುಡಿಸಿ . . 
ನಡುಗಿಸಿಬಿಟ್ಟೇನೆು (ಮರತು. ೧೬): [ಬೆಡಿ 4-ಕಂಯ್ಯ (ಕಂಭ) ] 
ಬೆಣ, ಬೇಣ (ನಾ). (ಕರಾ) ಸಮತಟ್ಟಾದ, `ಗಿಡಮರಗಳಿಲ್ಲದ. 
ಬರಿದಾದ ನೆಲ: ಮರ ಫಲ ಬೆ[ಣ) ಬಿಳಿರು ಬೆಟು ಬಿಟಿ ಮುತ್ತಾಗಿ 
ಸರ್ವಾಂಗೋಡು ಸಹಿತವಾದ ಯಿಂತಿವೆಲಉ (43: ೫, ೭-೦೯; 
3537), ಎರೆಡು ಮೈಲು ದೊರ ನಡೆದು ಹೋದ ಮೇಲೆ ಒಂದು ಚಿಕ್ಕ 
ಬೆಣವಿದೆ (ಮೂಕಕ್ಕ- ೫) $ ಅಲ್ಲೊಂದು ವಿಶಾಲ ಬೆಣವಿದೆ. ಅದರಲ್ಲಿ 
ಮಳೆಗಾಲದಲ್ಲಿ ಹುಲ್ಲೂ, ಚಳಿಗಾಲದಲ್ಲಿ ಕರಡವೂ ಬೆಳೆಯುತ್ತವೆ 
(ಸೃಶ್ಯಶೂ. 00). ಬೇಣ; ನಮ್ಮ ಬೇಣವೇನೂ ಬಟ್ಟಬಯಲಿನಲ್ಲಿಲ್ಲ 
(ಯುಂ ೭೩); ಅವನೊ ಮಲ್ಲೇಶ ಮೂರ್ತಿಯರೊಂದಿಗೆ ಹೊಲಗದ್ದೆ 
ಬಯಲು ಬೇಣಗಳಲ್ಲಿ ವಿಷರಿಸುತ್ತಿದ್ದಾನೆ (೭೪ರ. ೨೦೩)... [? 7 
ಬೆಣಕಚಂಗೆಡೆ (ಕ್ರಿ). (?) : ಬೆಣಕಚಂಗೆಡೆವರ ಮಾತಂ ಕೇಳ್ದು ದಾನಾ 
ದಿಗಳೊಳಪ್ಪರ್ಥವ್ಯಯಕ್ಕೆ ಮನೆದೊಳ್‌ ಮಜ್ಜಗಿ ಮಾಡವೇಡ (ರರ್ನಣ್ನು: 

[?] 


ನೆಲ 


೬-೨೩೦). 


ಬೆಣಕು « ಬೆಳಗು " ನೋ. 


[ಬೆಣಕೇಟು (ಕ್ರಿ). ಕಾಂಶಿಯುಂಬಾಗು ; ಬೆಳಕು ಹೆಚ್ಚಾಗು: ಜಣತೆವಿಡಿರು 


ಬತ್ತಿಯಿ:ದ ತೈಲವನುಂಡು ಬೆಣಕೇಜುವಂತಗ್ನಿದೀಪ (೪63: ೬೬-೦೨೪); 
ಕರ್ಮಾಂಧಕಾರ ಹರೆದವ್ಯೊಲು ಸ್ತುತಿಯಿಂದ ಧರ್ಮದ ಬೆಣಕೇಲ್‌ದಂತೆ 
(ಈತ: ೦೫-೬). [ ಬೆಣಕು (-ಬೆಳೆಗ್ಳು) 4- ಏಟು (ಎ ಏಜ್‌) ] 

ಬೆಣಚಿಕಲ್ಲು "ಬೆಣಚುಗಲ್ಲು' ನೋ. 

ಬೆಣಚಿಗಲ್ಲು ಬೆಣಚುಗಲ್ಲು' ನೋ: 

ಬೆಣಚು (ನಾ). (ಹರಳಿನ ಆಕೃತಿಯಲ್ಲಿರುವ) ಹೊಳಪುಳ್ಳೆ ಒಂದು 
ಬಗೆಯ ಬಿಳಿಯ ಬಣ್ಣದ ಕಲ್ಲು; ಅಲೋಹ ಖನಿಜವಾದರೂ . , , 
ಅನೇಕ ವೇಳೆ ಇವು ಸಹ ಉಪಯೋಗಕ್ಕೆ ಬರುತ್ತವೆ. ಉದಾ: 
ಪ್ಲೂರೈಟ್‌ ಬೆಣಚು (ಕ್ವಾಟಿ) ವಿರೈಟ್‌ ಮುಂತಾದವು (1044, 1, ೨೬9). 

ಬೆಣಚುಕಲ್ಲು " ಬೆಣಿಚುಗಲ್ಲು” ನೋ. 

ಬೆಣಚುಗಲ್ಲು, ಬೆಣಚಿರಲ್ಲು, _ಬೆಣಚಿಗಲ್ಲು, 
(ನಾ. ಇ ಬೆಣಚು; ಮೂಡ ಹೆಬೀಡ 
೪೫1» ಶಿರಮೊೊ. ೬9-000; 112); ಬೆಣಚುಗಲ್ಲಿನ ಹಾಗೆ ಸ್ವಲ್ಪು 
ಬೆಳ್ಳಗೆ ಇರುತ್ತದೆ (ಕಂಜ. ೩-೪೫); ಸಮುದ್ರದ ದಡದಲ್ಲಿ 
ಬಿದ್ದಿರುವ ಬೆಣಚುಗಲ್ಲುಗಳೆನ್ನು ಹೋಲುತ್ತದೆ. (4084, 1, 400): 
'ಬೆಣಚಿಕಲ್ಲು :  ಅವನೆದೆಯ ಯಮದೂತರತಿಕಠಿಣಬೇಟಂಗಳೊಳು. 
ಬೆಣಚಿಕಲ್ಲುಗಳೊಳಗೆ ಎಳದು ಶೂಲಗಳಿಂದೆ ತಿದಿದು (ಕಕ. ೫0-3); 
ಸೃಟಿಕರೂಪದ ಬೆಣಚಿಕಲ್ಲಿಗೆ ಸಂಸ್ಕೃತದಲ್ಲಿ ಕಾಚಮಣಿ ಎಂದೆನ್ನುವರು 
682020. 4-೨೩6) ಎ ಬೆಣಚಿಗಲ್ಲು : ಸಾರತರ ರಂಗವಲ್ಲಿಗಳ. , , 


ಬೆಣಚುಕಲ್ಲು 
ಬೆಣಚುಗಲ್ಲು (೪. 


ಬೆಣಚಿಗಲ್ಲಿನೆ ಪಿಷ್ಟದಿಂದಾದೊಡಂ ರಚಿಪುದು (ತಕುಪು-&-೪-೨) 7 
ಕಾಜು ಕೆಲವು ಕಾಲ ಬೆಣಚಿಗಲ್ಲಿನಿಂದ ಆದನ್ನು ಮಾಡು 
ತ್ತಿದ್ದರು... (ಮಂಜ. ೪-330). ಬೆಣಚುಕಲ್ಲು: ಹೊತ್ತಿಯ 


ಮರಡಿ ಎಂಬ ಬೆಣಚುಳಲ್ಲು ಮರಡಿಯನ್ನು ಬಲದಲ್ಲಿ ಹುಯ್ಕಿಕೊಂಡು 
(ಎಳೆ. ೫1, ಶ್ರೀರಂಗ, ೦೩೩೩೯; 1453); ಬೇಕಿ. ಹುಟ್ಟಬೇಕಾದರೆ 
ಬೆಣಚುರಲ್ಲಿನಲ್ಲಿ ಮಾತ್ರ. ಬೆಣ್ಣೆಗಲ್ಲಿನಲ್ಲಿ ಬೆಂಕಿಯಿದ್ದರೂ ಇಲ್ಲದಂತೆ ವ್ಯರ್ಥ 
(ಇಕ್ಕೋದ- ೬). [ಬೆಣಚು 4 ಕಲ್ಲು (ಆಕಲ್ಕ್‌),/ತುಳು. ಬೊಳ್ಳಲ್ಲ್‌] 

ಜೆಣತಿಗೆ " ಬೆಳಂತೆಗೆ' ನೋ. 

ಬೆಣಾಯ್ಕ (ನಾ). ಒಬ್ಬಾತನ ಹೆಸರು: ಪೆರ್ಗಡೆ ಬೆಣಾಯ್ಯಂ ಗಣ್ಣು 
ರಾನೆಯ ಕುಂಭಸ್ಮಳಕ್ಕೆ ಕುಮುರೆಯಂ ಪಾಯ್ಸ ಸತ್ತೊಡೆ (೪. 2೫, 
ಮಡ್ಮಗಿ, ೭೦-೭ ; 920) - [? 4- ಅಯ್ಯ] 


ಬೆಣೆ 


ಬೆಣೆ (ನಾ). ಮರದ (ಬೇರೆ ಬೇರೆ ಆಕಾರದ) ಗೂಟ : ಸರ್ವವರ್ಮಂಗ 
ಳಂಬ ಬೆಣೆಗೀಲನಿಕ್ಕಿ ಹಿಡಿಪುತ್ತಿರ್ದೆ ಛತ್ರದ ನೆಳಲಿಲ್ಲದಂತೆ ಐಘಟೇಶ್ವರಲಿಂಗಕ್ಕೆ 
ಬಿಸಿಲು ಮಳೆಗಾಳಿಗೆ ಹೊಜಗಾಗಬೇಕೆಂದು (ಸರ್ಶನ- ೩೦-೩೨೨) ; ಪೆಟಲ 
ಗುಂಡಿನ್ನ ಬಲುಬಂಡಿ ಪೆಟಲ ಬೆಣೆಯ ಬಂಡಿ ಪೆಟಲುಪ್ಪಿನ ಬಂಡಿ ಕಟಕ 
'ದೊಳೆಯ್ದಿದವವಳ (೪೧೫9. ೪೦-೪); ಪೆಜಸಾರದಂತೆವೋಲ್‌ ಬೆಣೆಯ 
ನಮರ್ಚಿ ಪೂಣ್ಣಪನಿದೆಬಿನಮೇಂ ಬಗೆವಂದುದಿಂದು ಸಂದಣಿಸುತೆ ಗುಂಬ 
ದಂಬಟೆವುಯಿಲ್ಬ ಅಸಿಯಿಂ ಗಣಿಕಾಸದಂಬಕಂ (ತಕರ, ' ೬-೦೩೨) ; ಪುಟಗಳ 
ಮಧ್ಯೆ ಮತ್ತು ಅಂಚುಗಳಲ್ಲಿ . . . ಕಟ್ಟಿಗೆ ಮತ್ತು ಲೋಹದ ತೆರಪು 
ಸಾಮಗ್ರಿಗಳನ್ನಿಟ್ಟು ಬೆಣೆಗಳಿಂದ ಬಿಗಿಯಬೇಕು (ಮುಕ್ರಳ. ೩೪). 
[./ ಮಠಾ. ಬೇಣೆ] 
ಬೆಣ್ಣಗೂರ್‌ (ನಾ). ಒಂದು ಊರಿನ ಹೆಸರು: 
ಬಾಣುಸಾಮಿ ಮಗನ” (ಎ. ಸ, ೨9000. 
[7 ಊರ್‌] 
ಬೆಣ್ಣತ್ತೂರ್‌ (ನಾ). ಒಂದು ಊರಿನ ಹೆಸರು: ಎಜಯಮ್ಮರಸರಾ 
ಬೆಣ್ಣತ್ತೂರಾಳ್ಗೆ (4೪. ೫, ಗೋಂಂ. ೦೩-೬; 2000 1). ' ಬೆಳತೂರ್‌ ' 
ಪರಾ. [? +o] 
ಬೆಣ್ಣಮ್ಮ (ನಾ). ಒಬ್ಬಾತನ ಹೆಸರಂ : ಬೆಣ್ಣಮ್ಮ ಸೋಮಯಾಜಿಗಳ 
ಕೊಟ್ಟಿ ದಾನಂ (೩5- 1111, ೨೬೭-೩೮ ; ೨ಕಯ 55). [? 4 ಅಮ್ಮ] 
ಬೆಣ್ಣೆ (ನಾ). ೧. ಹಾಲು, ಮೊಸರುಗಳಿಂದ ತೆಗೆದ. ಜಿಡ್ನಾಗಿರುವ 
ಬಿಳಿಯ ಪದಾರ್ಥ ; ನವನೀತ : “ದಧಿಸಾರ;, ನವನೀತಃ._ಈ ೨ ಬೆಣ್ಣೆ” 
(ಶಳಾಯು, 9೬-009) ; ಬಿಸಿಲ ಬೆಣ್ಣೆಯಂತೆ ಕರಗಿ (ಉತಿತ. ೭೪೩ ನ) ; 
ಬೆಣ್ಣೆಯಂ ತಿಂದ ಬೆಕ್ಕಿನಂತೆ ಆಚೌಯಲೀಯದೆ (ಕಂ ೨9) ; ಬೆಣ್ಣೆಯ 
ನೇಮ ಬೆಲ್ಲದ ನೇಮ ಅಂಬಲಿಯ ನೇಮದವನಾರನೊ ಕಾಣೆ. (ವಸವ, ೨೩3) ; 
ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ (ಣರ) ೨ ಮೃದು 
ವಾದುದು ; ನಯವಾದುದು : 'ಬೆಣ್ಣೆಕಾಗದ' ಪರಾ. 
ಬೆಣ್ಣೆಯ ಚಾವಡಿ ಎ (ಚಿಕ್ಕದೇವರಾಜಒಡೆಯರವರು ಏರ್ಪಡಿ 
ಸಿದ್ಧ) ಹದಿನೆಂಟು ಬಗೆಯ ಅಧಿಕಾರಸ್ಥಾನಗಳಲ್ಲಿ ಒಂದು ; ಬೆಣ್ಣೆಯ 
ಚಾವಡಿ--ಇದರಲ್ಲಿ ಅರಮನೆಯ ದನಕರು ಪೆಮ್ಮೆ ಕುರಿ ಮುಂತಾದ ಜೀವ 
ರಾಸುಗಳ ವಿಚಾರಣೆ ಮಾಡಿಕೊಂಡು, ಅದರಲ್ಲಿ ಆದ ಹಾಲು, ಮೊಸರು, 
ಬೆಣ್ಣೆ ಮುಂತಾದವುಗಳಲ್ಲಿ ಕೆಲವು ಅರಮನೆಗೆ. ಪ್ರತಿದಿನವೂ ಬರುವಂತೆಯೂ, 
ಕೆಲವು ಕರಗಪಡಿಯಾಗುವಂತೆಯೂ ಕಟ್ಟಳೆ ಮಾಡಿಸಿದರು (ನುಜಾತಂ, 2:0%9)- 
ಬೆಣ್ಣೆ ಹಚ್ಚು ಎ (ಆಲಂ) ಒಳ್ಳೆಯ ಮಾತನಾಡಿ ಒಲಿಸಿಕೊಳ್ಳು ; 
ಅನುನಯಿಸು ; ಪುಸಲುಯಿಂಗು : ಇಷ್ಟು ಸ ಬೆಣ್ಣೆ ಹಚ್ಚಲಿಕ್ಕೇನ ಇವರಿಗೆ 
ಬಡು (ಅ: 08). [ಬೆಳ್ಳ 4 ನೆಯ್ಯ್‌./ತಮಿ. ವೆಣ್ಣೆಯ್‌, 
ವೆಣ್ಣೆ ಮಲ. ವೆಣ್ಣ; ತುಳು. ಬೆಣ್ಣೆ, ಬೊಣ್ಣೆಯಿ ; ಕೊಡ. 


ಬೆಣ್ಣಗೂರ ಕವ್ವಲೆ 
ಸ? 
; 880). 


ಬೊಜ್ಜಿಸಯಕ್ಕಿ ತೆಲು. ವೆನ್ನ] 

ಬೆಣ್ಣೆಅಕ್ಕಿಹುಲ್ಲು (ನಾ), ಒಂದು ಬಗೆಯ ಹುಲ್ಲು: ಕಾಡಬರಗುಹುಲ್ಲು, 
ಬೆಣ್ಣೆ ಕ್ಕಿ ಹುಲ್ಲು (ರಿಗ. 0೪-೨9೩), [ಬೆಣ್ಣೆ + ಅಕ್ಕಿಹುಲ್ಲು ] 

ಬೆಣ್ಣೆಕಳ್ಳ 'ಬೆಣ್ಣೆಗಳ್ಳ' ನೋ. 

ಬೆಣ್ಣೆಕಾಗದ (ನಾ). ಮೃದುವಾದ ಕಾಗದ ; ನಯವಾದ ಕಾಗದ: 
ಬೆಣ್ಣೆಕಾಗದದಲ್ಲಿ ಬರೆಯಲು ಚೆನ್ನಾಗಿರುತ್ತದೆ (ಕೂಂ). [ಬೆಣ್ಣೆ 4 ಕಾಗದ] 

ಬೆಣ್ಣೆಗಡುಬು (ನು). ಬೆಣ್ಣೆಯನ್ನು ಹಾಕಿ ಮಾಡುವ ಒಂದು ಬಗೆಯ. 
ಕಡುಬು: ತಣ್ಣೀರಿನಿಂದ ತೊಳದಕ್ಕಿಯನು ಹಾಲೊಳಗೆ ಸಣ್ಣನಪ್ಪಂತ 
ರೆದು ಕದಡಿಯೊಲೆಯೊಳು ತೊಳಸಿ ಬೆಣ್ಣೆಯಂ ಹಾಕಿಯುಂಡಲಿಗೆವದ 
ದೊಳು ಇಳುದಿ ಹಲ್ಲೆಗಡುಬುಗಳ ಮಾಡಿ ನುಣ್ಣನೆಸೆವಾ ಕಡುಬನೊಲೆಗೆತ್ತಿ 
ಕಾಯ್ದು ಕುದಿವಣ್ಣೆವಾಲೊಳು ಮಖಳುಗಲಿಕಿ ಬೇಯಿಸಿ ತೆಗೆದು ಬೆಣ್ಣೆ 


೬೫೭೦ 


26. 


26. 


39 


ಜೆಣ್ಣೆದಲೆಗ 


ಗಡುಬೆಂದು ಹೆಸರಂ ಕೊಟ್ಟು ಸಿರಿಪಚ್ಚೆ ಯಾಲಕ್ಕಿಯಂ ತಳಿವುದು 
(ಸೂಶಕಾ- ೦-೬). [ಬೆಣ್ಣೆ 4 ಕಡುಬು (£ ಕಡುಂಬು) ] 
ಜೆಣ್ಣೆಗರಗೈ “ಬೆಣ್ಣೆಗರುಗ' ನೋ. 
ಬೆಣ್ಣೆಗರಗ್ಧ (ನಾ). ಒಂದು ಬಗೆಯ ಪಕ್ಷಿ: ಪೆಣ್ಗಾಗೆ ಬೆಣ್ಣೆಗರಗಂ 
» - ಗಿಡುಗಂ ಸಿಂಚಾಮಿನಿತುಂ ಗಮನಾಗಮನದಲ್ಲಿ ತಾಂ ಪುಗೆ ಶುಭದಂ 
(ಯೋಕೋಶ, 0೨-೦೪). [?] 
ಬೆಣ್ಣೆಗರುಗ, ಜೆಣ್ಣೆಗರಗ, (ನಾ). ಒಂದು ಬಗೆಯ ಸಸ್ಯ; ಗರುಗ 
ದಲ್ಲಿ ಒಂದು ಬಗೆ ; ಭಗರಕ್ತಂ ನಡೆವೊಡೆ ಬೆಣ್ಣೆಗರುಗಮಂ ನೀರೊಳಕ್ಕದಂ 
ಮುಗ್ಗದೊಳೀಂಟುಗೆ..(ರೋಕೋಶ- 6-0೭); ಹೊತ್ತರೆ ಹಾಲಂ 
ಮರುಗಿಸಿಯುತ್ತರಣೆಯ ಬೆಣ್ಣೆಗರುಗವೆರಡರ ಬೇರಂ ಬಿತ್ತರದೊ 
೪ಿಕ್ಕಿ ಹೆಬ್ಚಿಟ್ಟಳ್ತಿಯೊಳಂ ಕಡೆಯೆ ಬೆಣ್ಣೆ ಮೂವಡಿಯಕ್ಕುಂ (ಗೋವೈದ್ಯ. 
300-39), ಬೆಣ್ಣೆಗರಗೈ : “ಹೆತ್ತುತ್ತಿ, ಹೆತ್ತುಟ್ಟಿ , , , ಚಿಟ್ಟರಳು, 
ಬೆಣ್ಣೆಗರಗ, ಭೇದ” (34ರ. 030); ಅಮರದವಳ್ಳಿ, ವಊರೆಲೆಹೊನ್ನೆ 
- ಬೆಣ್ಣೆಗಳೆಗೆ ಇವಂ ಕಷಾಯವಿಟ್ಟು ಸೇವಿಸಿದರೆ ವಾತೆಜ್ವರಂ 
ಕೆಡುಗಂಂ (ಸಕನ್ಕೆ- ೬). [ಬೆಣ್ಣೆ 4 ಗರುಸ] 
ಬೆಣ್ಣೆಗಲ್ಲು (ನಾ). ಮೃದುವಾದ ಕಲ್ಲು; ಹಿಟ್ಟುಗಲ್ಲು : ಬೆಂಕಿ ಹುಟ್ಟ 
ಬೇಕಾದರೆ ಬೆಣಚುಲಲ್ಲಿನಲ್ಲಿ ಮಾತ್ರ. ಬಿಣ್ಣೆಗಲ್ಲಿನಲ್ಲಿ ಬೆಂಕಿ ಇದ್ದರೂ ಇಲ್ಲ 
ದಂತೆ ವ್ಯರ್ಥ (ಉಕ್ಕೋರ- ೬೦). [ಬೆಣ್ಣೆ -. ಕಲ್ಲು (ಆಲ್ಫ್‌) 
ಬೆಣ್ಣೆಗಳವು (ನು). ಬೆಣ್ಣೆಯನ್ನು ಕದಿಯುವಿಕೆ ; ಬೆಣ್ಣೆಯ ಕಳ್ಳತನ ; 
ಬೆಣ್ಣೆಗಳವನು ಮಾಣಿಸುವೆನೀ ಚಿಣ್ಣನನು ಕಟ್ಟಿರಿಸಿ ತುರು ಕಣ್ಣಿಗಳನೆಂದೊ 
ಬೃಳೊಬ್ಬಳ ನಡುವನುಟ್‌ ಬಿಗಿದು (ಏಕಾಗ. 90-೫೬-೨೮). 
[ಬೆಣ್ಣೆ 4 ಕಳವು] 
ಬೆಣ್ಣೆಗಳೆ (ಕ್ರಿ). ಹಾಲು, ಮೊಸರನ್ನು ಕಡೆದು, ಬೆಣ್ಣೆಯನ್ನು ಹೊರಕ್ಕೆ 
ತೆಗೆ: ತುಷಾರವನಳೆವ ಶಿಲೆಯೊಳಗೆ ಮುಳುಗುವ ನೀರೊಳು. ಬೆಣ್ಮೆಗಳಿ 
ವಗ್ಗದ ವೇಶ್ಯಾಮಾತೆಯರನವನಿ:ಶನೀಕ್ಷಿಸಿದ (ಕೀನಂತ, ೦೬-೪೬). 
[ ಬೆಣ್ಣೆ 4- ಕಳ್ಳೆ ] 
ಬೆಣ್ಣೆಗಳ್ಳ, ಬೆಣ್ಣೆಕಳ್ಳ (ನಾ). ೦. ಬೆಣ್ಣೆಯನ್ನು ಕದಿಯುವವನು. 
೨, ಕೃಷ್ಣ: ಬೆಣ್ಣೆಗಳ್ಳನ ಕೊಬ್ಬಿದುದರದೊಳ್ಳೊ ಚ್ಚ ಪೊಸ ಸುಣ್ಣಮಂ 
ಪೊಯ್ದು ನೀರೆಆ್‌ದಂತೆ ಮಾಡಿ... ಕಾಳಗದೊಳ್ಳುಬ್ಬಸವನುಅಕ ಹಣ್ಣಿ 
ದಲ್ಲದೆ ಮಾಣೆಂ (ಕೈಬರಾ- ೭೨) ಬೆಣ್ಣೆಕಳ್ಳೆ : ೨. ಬೆಣ್ಣಿಕಳ್ಳನೆ 
ಮುದ್ದು ಚಿನ್ನ ಕೃಷ್ಣಯ್ಯ (ಶೃರಂಠ, ೨-೯-೨). [ಬೆಣ್ಣೆ + ಕಳ್ಳು 
ಬೆಣ್ಣೆಗಾರಿಗೆ (ನಾ). ಬೆಣ್ಣೆ ಹಾಕಿ ತಯಾರಿಸುವ ಒಂದು ಬಗೆಯ 
ಗಾರಿಗೆ: ಅಣ್ಣೆವಾಲೊಳು ಸೊಜ್ಜಿಗೆಯಂ ನನೆಹಿಕ್ಕಿ ಬಳಿಕ ಸಣ್ಣ ನ 
[ಪೃ]0ತೆ ಕಣಿಕವ ಮಾಡಿಯದಅ ಸರಿ ಬೆಣ್ಣೆ ನಸುಗೆನೆಯಿಕ್ಕಿ ಗಾರಿಗೆಯ 
ಮಾಡಿ ಹೊಸಶುಪ್ಪದೊಳು ಬೇಯಿಸಿದೊಡೆ ಬೆಣ್ಣೆಗುರಿ[ಣ ೫. ಯಿ)ಗೆ 
ಯೆಂಬ ಹೆಸರನುಜಕ ಪಡೆದುದು (ಸೂತಣ- ೦-೨೩), [ಬೆಣ್ಣೆ 4 ಗಾರಿಗೈ) 
ಬೆಣ್ಣೆಗಾಸು (ಕ್ರಿ). ಬೆಣ್ಣೆಯನ್ನು ಕಾಯಿಸಂ; ತುಪ್ಪ ಮಾಡು: ಬೆಣ್ಣಿ 
ಗಾಸಿದಾಮೋದ ಸುಗುಧಪರಿಮಳಂ ನಾರ್ಪ ತುಪ್ಪಮುಂ . . * ಲಡ್ಡುಗೆ 
ಮಂಡಗೆ ವೊದಲುಗೊಡೆಯ ಪದಿನೆಂಟುತೆಅದ ಭಕ್ಷ ರೂಪುಗಳುವುಂ 
- * ಬಡ್ಡಿಸಿದೊಡೆ (ಕ್ಮಾರಾ, ೬೦-೦೩)- [ಬೆಣ್ಣೆ 4. ಕಾಸ್ಕು] 
ಬೆಣ್ಣೆ: ಗೇಸಿ (ನಾ). ಒಬ್ಬಾತನ ಹೆಸರು: ಕೇಶವಯ್ಯನುಂ ಪೊಣ್ಣೆವೋಜರುಂ 
'ಮಧುಕಾಮೋಜರುಂ ಬೆಣ್ಣೆಗೇಸಯಂಂ (ಎಕ. 17: ಶಕ್ಕಮ- ೩-00 ; 
[?) 


899). 


ಬೆಣ್ಣೆತೆಂಗು (ನ). ತೆಂಗಿನಲ್ಲಿ ಒಂದು ಬಗೆ ; ಮೃದುವಾದ ತೆಂಗು ; 
ಬೆಣ್ಣೆತೆಂಗಿನಲ್ಲಿ ಎಣ್ಣೆ ಬಹಳವಿರುತ್ತದೆ (6). [ಬೆಣ್ಣೆ 4 ತೆಂಗ್ಳು] 
ಬೆಣ್ಣೆದಲೆಗ (ನು). ಒಂದು ಬಗೆಯ ಪಕ್ಷಿ; ಕೆಲವ ಪಾರಿವ ಗಂರುಸಕ್ಕಿ 


ಬೆಣ್ಣೆದಆಗು 


ಟಿಟ್ಟಿಭ ಬೆಣ್ಣೆದಲೆಗನು ಕುಟಕನಲ್ಲಿಹವು (ರೇಗಿ: ೦-೬೩)- " ಬೆಣ್ಣೆ 
ಗರಗ್ಯ'-ಪರಾ. [21 
ಬೆಣ್ಣೆದಅಗು (ನಾ). ಬೆಣ್ಣೆ ಹಾಕಿ ತಯಾರಿಸಿದ ಒಂದು ಬಗೆಯ ಭಕ್ಷ್ಯ: 
ಎಣ್ಮೆವೂರಿಗೆ ಸುಫೇಣಿ ಮುಸುಕೊಡೆ ಬೆಣ್ಣೆ ದಅಗು ಹಾಲುಂಡೆ ಸಕ್ಕರೆ 
ಮಂಡಗೆ . , . ಎನಿಪ್ಪವಂ , - . ಪರವೆ ಗಡಣಿಸಿದಳಾಗ (ಕೇರತು.00-34)- 
(ಬೆಣ್ಣೆ 4 ತಜಗು] 
ಬೆಣ್ಣೆಬಳಪ (ನಾ). (ಕಪ್ಪುಹಲಗೆಯ ಮೇಲೆ ಬರೆಯಲು ಉಪಯೋಗಿ 
ಸುವ) ಮೃದುವಾದ ಬಳಪ : ಬಿಣ್ಣೆಬಳಪವಿದ್ದರೆ ಚೆನ್ನಾಗಿ ಬರೆಯ 
ಬಹುದು (ಕೂ). [ಬೆಣ್ಣೆ 4 ಬಳಪ] 
ಬೆಣ್ಣೆಬಿದುರು (ನಾ). ಒಂದು ಬಗೆಯ ಸೊಪ್ಪು: "ವಿಶಲ್ಯಾ, ಅಗ್ನಿಶಿಖಾ 
- «» ಬೆಣ್ಣೆಬಿದುರು ಸೊಪ್ಪು, ಅಗ್ನಿಶಿಖೆ” (ಸಿದ್ಧಾಂತಿ 0%) - 
(+-ತೆಲು. ವೆನ್ನವೆದುರು] 
ಬೆಣ್ಣೆಮಾತು (ನಾ). (ಆಲಂ) (ಪುಸಲಾಯಿಸಂವುದಕ್ಕೂಗಿ ಆಡುವ) 
ಮೃದುವಾದ ಮಾತು; ನಯವಾದ ನುಡಿ; ಎದುರಿಗೆ ಮಾತ್ರ 
ಯಾರೂ ಏನೂ ಅನ್ನೋದಿಲ್ಲ... ಬೆಣ್ಣೆಮಾತನ್ನಾಡ್ತಾರೆ (೩06. ೨೨). 
[ಬೆಣ್ಣೆ 4- ಮಾತು] 
ಬೆಣ್ಣೆಯೂರ್‌ (ನಾ). ಒಂದು ಊರಿನ ಹೆಸರು : ಬೆಣ್ಣೆಯೂರ ದೇವ 
ಗಣನುಂ ಮಳ್ಳೆವೂರದ ಪೆರ್ಮ್ಮಾಡಿಗುಮುಣ್ನನುಂ (ಎಕ. ೪1, ತಕ್ಕತು. 
ois). [ಬೆಣ್ಣೆ -.- ಊರ್‌] 
ಬೆಣ್ಣೆವಿಟ್ಟು (ನಾ). ಬೆಣ್ಣೆ ಬೆರಸಿದ ಹಿಟ್ಟು : ಆ ಹಲ್ಲೆಯಂ ಸಲೆ ಸುರುಳಿ 
ಬೆಣ್ಣೆವಿಟ್ಟಂ ತೊಡೆದು. ಬೆರಳುದ್ದದೊಳು ಕೊಯ್ದು ಬೆಣ್ಣೆಗಾಸಿದ ತುಪ್ಪ. 
ದೊಳು ಪಾಕ ಮಾಡೆ ಗುಜ್ಜರಿವೇಣಿವೆಸರಾದುದು (ತೂರಕಾ, ೦-೪೩). 
[ಬೆಣ್ಣಿ 4 ಪಿಟ್ಟು] 
ಬೆತಿರೇಕ (ನಾ). ವಿರೋಧ ; ವ್ಯತ್ಯಾಸ: ವೃತಿರೇಕಂ...-ಬೆತಿರೇಕಂ, ವ್ಯಥೆ 
-ಬೆತೆ (ಕುರ: ಶೆ. ೨೮೫ ಶ್ರಯೋ) ; ವೃತಿರೇಕ, ಬೆತಿರೇಕ (ಕರ್ಗಾನು. ೧೬೦ 
ಶ್ರಯೋ)- [ಆ ಸಂ. ವೃತಿರೇಕ] 
ಬೆತೆ, ವೆಕೆ (ನಾ). ೧. ದುಃಖ; ಅಳಲು; ವ್ಯಥೆ: ವ್ಯತಿರೇಕಂ-ಬೆತಿರೇಕಂ, 
ವ್ಯಥೆಬೆತೆ (ಕಮರ ನ- 363 ಪ್ರಯೋ); ವ್ಯತಿರೇಕ; ಬೆತಿರೇಕ; ವ್ಯಥಾ, ಬೆತೆ 
(ಕಸ್ಮಾಶು- ೦೬೦ ಶ್ರೋ) ; ನೇಹಗಡಲ ತೆರೆಗಳೆದ್ದು ಬೆತೆಯ ಕಿಡಿಯನಳಿಸ 
ದಿರಲು ಜೀವಿಲೋಕವುಳಿವುದೆಂತು (10೫: 0-೨)- ೨. ನೋವು; ಬೇನೆ: 
ವಿತತ ಕಷ್ಟವದುಗೆ ಹೆರಿಗೆಯ ಬೆತೆಯ ಸೈಸದೆಯವರು (ರಾಮಾಸಂ. ೪-3-೦೦೪). 
ವೆತೆ: ಅವಳ ಬಾಲನ್‌ ಮುತ್ತಿ ಮುಸುಜ್‌ರ್ಪ ಕೇಡುಗಳ ವೆತೆಯನ್‌, 
ಅವಳಿಂದಮೆ ಕೇಲ್ವಂ (ರದ್ಮಕ್ರ ೩೬-೭೦೫). [ನ ಸಂ. ವೃಥ] 
ಬೆತೆಗೊಳಿಸು (ಕ್ರಿ). ದುಃಖಪಡಿಸು; ವ್ಯಥೆಗೊಳಿಸು : ಗತಿರಹಿತರಿರವು 
ತನ್ನಂ ಬೆತೆಗೊಳಿಸಲ್ರಾಳಲಾಜದುದ್ಮರಣಾರ್ಥಂ ದ್ರುತಗತಿಯಿನವರ ನೆಲೆಗೀ 
ಧೃತವ್ರತಂ ನಡೆವ ಭಂಗಿಯೇನಚ್ಛೆರಿಯೋ (ಶಸ್ತ್ರಂ. ೩-೩೨). 
[ಬೆತೆ 4 ಕೊಳ್‌ 4 --ಇಸ್ಕು] 
ಬೆತ್ತ (ನಾ). ೧. ಬಿದಿರಿನಲ್ಲಿ ಒಂದು ಬಗೆ ; ಸಣ್ಣಬಿದಿರು ; ಸತ್ತಿಗೆ 
ಗಗ್ಗರಂ, , . . ಪಾವುಗೆ ಪಂಚಮಸ್ವನಂ - ಬೆತ್ತದ ಕೊೋಲಿವೊಂದಿ ನಿಲೆ 
ಸಾಧಕಿ ಬತ್ತಲೆ ಬರ್ಪಳೊಪ್ಪಿದಳಿ (ಉನ್ಮಸಾ. ೩೩ ಕ೩ರ್ರಳ) ; ಬೆತ್ತ ಬಿದಿರಿಡ 
ವಡಸಿ ಬೆಳೆದ ಮೆಳೆಗಳ ನಡುವೆ ... ಏಕೆ ಓಯೆನ್ನೆ ಮಲ್ಲಯ್ಯ 
ಎಂದತ್ತನು (ರ್ಮಣಾ: ೨-೬೦); ಮೆಶ್ತಿದವು ಶರವಿಭದ ಮೆಯ್ಕಲಿ ಬೆತ್ತ. 
ಬೆಳೆದದ್ರಿಯವೊಲಿದ್ದುದು ಮತ್ತಗೆಜ (ಕುಣ್ಯಾರ್ಟೋ- ೩-೩೪). ವಿ. (ಬಿದಿರಿನ) 
ಕೋಲು ; ಸೆಳೆ; ಛಡಿ: “ ಬೆತ್ತ_ವೇತ್ರ ಕೋಲು” (ತರ್ಮಕೋ. ೩೨); 
ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತ್ತಿದ್ದೆ (ಪೃರಾರ. 
6-63-3) ; ಚಿತ್ತವರಸಿನ ಕರದ ಬೆತ್ತ ತಾ ಮುಣಿದಂತೆ ಕುತ್ತ ಹೊ:ಗುವುದು, 


೬೫೭೨ 


20 


ಜೆದಕ್ಕು 


ಅರಸೊಲಿಯೆ ಮುನಿದರೆ ಕತ್ತು ಹೋಗುವುದು (ಸರ್ವಕ್ಕ. ಒಲ). 
[< ಪ್ರಾ. ವೇತ್ತ, ವಿತ್ತ, /ಪಾಲಿ. ವೇತ್ತ./ಸಂ, ವೇತ್ರ] 

ಬೆತ್ತದ ಬಳ್ಳಿ (ನಾ). ಒಂದು ಬಗೆಯ ಸಸ್ಯ: ಬೆತ್ತದ ಬಳ್ಳಿ, ಹುಲುಬೆತ್ತ. 
ನುಗಬೆತ್ತ (ಮ್ಮ 8ಗಿ- ೦೫-೨೭೯). [ಬೆತ್ತ + ಬಳ್ಳಿ] 

ಬೆತ್ತಲಿಗ "ಬತ್ತಲಿಗ' ನೋ. 

ಬೆತ್ತಲೆ "ಬತ್ತಲೈ' ನೋ. 

ಬೆತ್ತಲೆ, "ಬತ್ತಲೈೆ' ನೋ. 

ಬೆತ್ತಲೆಗ "ಬತ್ತಲೆಗ' ನೋ. 

ಬೆತ್ತಲೆಗಣ್ಣು "ಬತ್ತಲೆಗಣ್ಣು' ನೋ. 

ಬೆತ್ತವರಿಗೆ (ನಾ). ಬಿದಿರಿನಿಂದ ಮಾಡಿದ ಗುರಾಣಿ; ಹಲಗೆ ಹಕ್ಕರಿಕೆ 
ಕೊಪ್ಪರಿಕೆ ಬದ್ಧರ ಭಂಡಿ ತಳಿ ಬೆ[ಕಾ೫- ವೆ)ತ್ತವರಿಗೆ ಮಳಯೊಳು ಬಿಲು 
ಗಾಜರು ಕಯ್ಯ ಹರಣವೆರಸು ನಿಂದು ಕಲಿರಾಮನ ಕೆಣಕಿದರು. (089. 

[ಬೆತ್ತ -/-ಪರಿಗೆ] 

ಬೆತ್ತೆಬೆಟ್ಟಾಗು (ಕ್ರಿ). (?) : ದ್ರೋಣಾಚಾರ್ಯರ ಶಿಷ್ಕರೆಲ್ಲಂ ಬೆತ್ತೆಬೆಟ್ಟುಗೆ 
ಗೂಡುಗೊಂಡು ನೋಡುತಿರ್ಪುದುಂ (ರರ್ವಾಶ್ಮು- ೦೩-೩೩). [?] 

ಬೆದಂಕು "ಬೆದಕ್ಕು' ನೋ. 

ಬೆದಂಡೆ (ನಾ). [ಕಾವ್ಯವಿಖಾ] ಕಂಡ, ವೃತ್ತಗಳು ಬರುವ ಒಂದು 
ಬಗೆಯ ಪ್ರುಚೀನಕಾವ್ಯಪ್ರಕಾರ : “ ಬೆದಂಡೆ -.ವೈದಂಡಿಕಂ ” 
(ಕನುಡ. ಕಂ. 3) ; ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್‌ ಚಕ್ತಾಣಮಂಂ 
ಬೆದಂಡೆಯುಮೆಂದೀಗಡಿನ ನೆಗಬಕ್ತಿಯ ಕಬ್ಬದೊಳೊಡಂಬಡಂ ಮಾಡಿದರ್‌ 
ಪುರಾತನೆಕವಿಗಳ್‌ (16ರ. ೦-೩); ಕೊಟಲ ಬೆದಂಡೆಯ ಪಗರಣದಟಾಗಳ 
ಪರದೈವ ಮಾಡುವವರ್ಗಳ ಮಾತಿಂಗುಟ್‌ವರ ಪರಜಾತೆಯವರ್ಗಳತುಳಿಗಳ 
ಬೆಸಿಬೋಗಲೀಯಲಾಗದು ವಧುವಂ (ಕುರತ. 6-3೪); ಬೀಣೆಯ ಕೊಟಲ 
ಬೆದಂಜೆಯ ಗಾಣರ ಬಬೂವಿಡಿದು ಸುಟಾದು ಕುಂ[ದಿಂ] ಕಥಕಶ್ರೇಣಿ 
ಯೊಡನೆಳಿ ಬಲಸುವ ನಾಣಿಲಿಗಳನೀ ಬುಧಾಳಿಯೊಳ್‌ ಪುಗಿಸುವುದೆ. 
(ಸಳವ. 3-39) ; ದಂಡದ' ಬೇಳೆಂಬಿಗರ ಬೆದಂಡೆಯ ಕಳಿಗೆಯ 
ಮಹೆಂದ್ರಜಾಲಿಗಳ ಮನಂಗೊಂಡೆಸೆದ ನೆಗ್ಗಟ್ವೀ-8]ಯ ತಂಡಂಗಳಿವಾವ 
ದೆಸೆಯೊಳಂ ಕಡುರಯ್ಮಂ (ನರನು. ೦೦-೨೦ ಬೆದಂಡೆಯೊಳಾದೊಡಂ 
ಪಾಡೆಂಬುದಂ . . . ಸೈರಿಸಂ (169: ೦೪೮); ಪುಡುವರಲ್ಲಿ ಬೆದಂಡೆ 
ತೊತ್ತನೆತ್ತಟಸುವೆನೆಂದು ಫೋವ ನೆವಮಂ ಸಮಕಟ್ಟು ಸ್ಸಿವರಲ್ಲಿ ಪಾಣ್ಣೆಯರ್‌ 
(449. 6-049). [?) 

ಬೆದಂಡೆಗಬ್ಬ (ನಾ). ಬೆದಂಡೆ; ಕಂದಮುಮಮಳಿನ ವೃತ್ತಮುಮೊಂ 
ದೊಂದೆಡೆಗೊಂ[ಡು) ಜಾತಿ ಜಾಣೆಸಿಯೆ ಬೆಡಂಗೊಂದಿವಟಸೊಳಮರೆ ಪೇಟಲ್‌ 
ಸುಂದರರೂಪು ಬೆದಂಡೆಗಬ್ಬಮದಕ್ಕುಂ (೪6೫: 0-4೪) ; ಪಾಡುಗಳಿಂದಂ 
ತಸಲೆ ಮಾಡಿದುದಂ ಪುಡುಗಬ್ಬಮೆಂದು ಬುಧರ್‌ ಕೊಂಡಾಡುವರದಟಳು 
ದಲ್‌ ಮೆಲ್ಹುಡುಂ ರೂಢಿಯ ಬೆದಂಡೆಗಬ್ಬಮುಮಕ್ಕುಂ (ಉಪ್ನಾನ, ae). 

[ಬೆದಂಡೆ 4 ಕಬ್ಬ, ] 

ಬೆದಕಾಟ (ನಾ). ಹುಡುಕುವುದು ; ಶೋಧನೆ: ಬೆದಕಾಟ ಬದುಕೆಲ್ಲ; 
ಚಣಚಣವು ಹೊಸ ಹಸಿವು (ಮಂಕುಳ: 300): [ ಬೆದಕ್ಕು + ಆಟ] 

ಬೆದಕಿಸು (ಕ್ರಿ). ಪರಿಶೋಧನೆ ಮಾಡು; ವೀರೇಶ ಶರಣಾಗೆನಲ್‌ 
ಪ್ರತ್ಯಕ್ಷನಾಗಿ ನೇತತ್ರಗ್ನಿಯಿಂ ಬೇಗ ಬೆದಕಿಸಿ ಕೊಟ್ಟ ರಂಗದಿಂ ಜಯರುದ್ರ, 
ದೀಪಗುಂಟೆಯ ವೀರಭದ್ರ ₹ರುಣಾಸಮುಪ್ರ' (ಗುರುಃ. ೦೦- ೨೬). 

[ಬೆಡಕ್ಕು + - ಇಸ್ಕು] 

ಬೆದಕ್ಕು, ಬೆದಂಕು (ಕ್ರಿ). ೧. ಹುಡುಕು; ಶೋಧಿಸು: “ ಬೆದಕು- 
ಅನ್ವೇಷಣೇ (ಹುಡುಕು)” (ಕನಕಾ) ; ಸರೋವರಾಂಬುವನಿತಂ ತವೆ ತುಳ್ಳಿ 
ರಸಾತಳಂಬರಂ ಬೆದಕಿಯಂವೆಂತುಮಪ್ಪಳಿಸಿ ಕೊಂದಪೆನೇಟ್ವುದಿದೇಂ 


೩-0೦೬). 


| 
| 
| ಬೆದಕ್ಕು 


ಸುಯೋಧನಾ (ಕಂಕಣ: 0-50); ಬೆದಕದಿರು ಬೆದಕದಿರು ಬೆದಕಿದೊಡೆ 
ಂಜಲವುಟ್ಲಿಳನಾವಗಂ ಬೆದಕಿ ತಿಂದು (ಸುಳುಕಾ. ೪-4೬). ೩. 
; ಮೇಲಕ್ಕೆಬ್ಬಿಸು ; ಕಲ್ಲ ಬೆದಕದೆ ಕಪ್ಪೆಯ ಸೋಂಕದೆ ಅಲ್ಲಿಯ 


2 ಎರಡುಕಾಲೊಳ್‌ ನೆಲನಂ ಬೆದಕುತ್ತುಂ ನಿಲೆ (9ಕ್ಕಕಾ. ೯-೬೦) ; 
ದ ಬೆದಕಿ ನೋಯಿಸಬೇಡ (ಕುಠ್ಮಾರಿ- ೪-೩೦). ೫. ಪರ್ಯಾ 
ಸಂ ; ವಿವೇಚಿಸಂ : ಅವನು ಅವುಗಳ ವೈಶಿಷ್ಟ್ಯವನ್ನು ಕುತೂಹಲ 
ಬೆದಕತೊಡಗಿದ (008. ೦೪). ಬೆದಂಕು: ೧. ತನ್ನ ನಿಶಿತ 
ಪರಂಪರಾಭಿಫಾತದೊಳ್‌ ತಗ್ಗಿ ನುರ್ಗುನುಜ್‌ಯಾಗಿ ಕೆಡೆದ ತೇರ 
ಳೊ ಮೆಯ್ಗರೆದನೆ ಗೆತ್ತು ಬೆದಂಕಿ ನೋಡಿಯಂಂ (ಗರಾಯು- 
4-36] ನ). 

ದಕ ನೋಡು ಇ. ಹುಡಂಕು-; ಅನ್ವೇಷಣೆ ಮಾಡು; ಪರಿ 
ಧಿಸು : ರಂಜಮಂದಿರದೊಳು ಬೆದಕಿ ನೋಡಿದಳು ಸರೋಜಾಕ್ಷಿ 


ನೋ 
ೇ.॥ ತೆಲು, ವೆದಕು, ವೆತಕು, ವೆನರು, ವೆದುಕು, ವೆತುಕು; 
. ಬೆದ್ದ್‌ನಂ ; ಮಲ್ಹೊ, ಬೆದೆ] 


ರಲಿ ಸಂಪ್ರೀತಿ ಬಲಿವುದು ಬೆದಕ ಬೆದಕಲು ರಾಯ ಕೇಳೆಂದ 
[| ಇ ಬೆದಕ್ಕು.] 

ಕಾಮುಕತೆ; ಸುದತಿಯನು ಕಂಡೊಡನೆ ಚಿತ್ತವು 

ಚದ್ದುರದಲ್ಲಿಯೆ. ನೆಲಸೆ ಖಲಪತಿ ಬೆದಗತನದಿಂದೌಂಕಿ ಧನುಎಗೆ 

ನೇರಿಸುವ (ಉರಗ. ೦-೪-೪). [ಬೆದೆ 4- ತನ] 

ಬೆದಡು (ನಾ). (?) : ವೇದೋಕ್ತ ವೀರಶೈವ ಸರಣಿಯಂ ದುಷ್ಕೃತ್ಯ 
ಮೆ ಗಿಡು ಬಳ್ಳಿ ಪುಲ್‌ಮರ ಪೊದಜು ಕಲ್‌ ಮಳ್‌ ಬೆದಡುಗಳೊಂದದ 
ವೋಲ್‌ ಸುಸರಮನಾಗಿಸುತೆ (ಕದ್ಮರಾ- ೪-3೭) - [?) 

ಬೆದಡೆ [ನಾ).” ಸಂಬಂಧ, ಗೊಡವೆ” (೧್ಲಾರೋ. ಕೊತ) : ಇದನೆಟ್‌ದು 
ಭಜಿಸು ಮದನನ ಮದಹರನ ನೀನು ಕುದಿಯದಿರು ದೈವಗಳ ಬೆದ 
[ಜಂ ಗ]ದೆಯಂ ಬಿಡು ನೀನು (೧೫೭4. 00-5): [?] 
(ನಾ). ಒಂದು ಅನುಕರಣ ಶಬ್ದ : " ಬೆದಬೆದನೆ' ಪರಾ. 

ದಬೆದ ಬೇ, ಬೆದಬೆದಂ ಬೇ, ಬೆದವೆದ. ಜೇ ಇ ಅತಿಯಾಗಿ 


ರ ೪-6೩) - 
(ನಾ). 


೬೫೭೩ 


ಬೆದಟಕಕೆ 


ಮದಮತ್ಸರಗಳಿಂದ ಬೆದಬೆದನೆ ಬೆಂದೆನಯ್ಯ (ರ್ಲೇನ. ೪೫-03೭). 
[ಬೆದಬೆದ 3. - `ಅನೈ) 
ಬೆದರಟ್ಟು " ಬೆದಳಿಟ್ಟು' ನೋ. 
ಬೆದರಿಕೆ " ಬೆದಅಳೆ ' ನೋ. 


4 [ಬೆದರಿಸು « ಬೆದಲ್‌ಸಂ * ನೋ. 


39[ಬೆದರುಬೊಂಬೆ (ನಾ). ಇ ಬೆದರ್ಗೊಂಬೆ : ಹೊಲದಲ್ಲಿ 


15 


| ಬೆದವಟ್ಟಿ (ನಾ). (?) : ಹಡುವಣ ಮೇರೆ ಬೆದವಟ್ಟಿಯ 


ಬೆದರು, " ಬೆದಲ್ಗು? ನೋ. 

ಬೆದರ್ಳು' “ಬೆದಲ್ಲು' ನೋ. 

ಬೆದರುಗಣ್ಣು " ಬೆದಜುಗಣ್‌ ' ನೋ. 

ಬೆದರುನೋಟ ` ಬೆದಲುನೋಟ ' ನೋ. | 

ಬೆದರುಬೊಂಬೆ. 
ಇಟ್ಟಿದ್ದಾರೆ (ರಂ). [ಬೆದರು (೬. ಬೆದಜ್ಮಾ) 4- ಬೊಂಬೆ] 

ಬೆದರ್ಕೆ "ಬೆದಲ್‌ಕೆ' ನೋ. 

ಬೆದರ್ಗೊಂಬೆ (ನಾ). ಹೊಲ ಗದ್ದೆಗಳಲ್ಲಿ ಹಕ್ಕಿಗಳನ್ನು ಹೆದರಿಸಲು, 
ಹುಲ್ಲು ಮೊದಲಾದುವುಗಳಿಂದ ಮಾಡಿ ಇಡುವ ಆಕೃತಿ: ಬೆದರ್‌ 
ಗೊಂಬೆಯಂ ಕಂಡು ಹೆದರುವ ಮಕ್ಕಳೋಲಂತೆ (ಶ್ರ. "ಉನ ೬69-0೩5), 

[ಆ ಬೆದರ್ಕೂ 4- ಗೊಂಬೈ] 

ಬೆದರ್ವಳೆ (ನಾ). ಹೆದರಿಕೆಯನ್ನು ಹುಟ್ಟಿಸುವ ಮಳೆ ; ಭಾರಿಮಳೆ: 
ಬೆದರ್ವಳೆ ಬಿಸಿಲುಮಳೆ ಸರಿಸೋನೆ ಸಿಡಿಲಿನ ಫಸಣಿವಳೆಯಲಿ ಘಾಸಿ 
ಯಾದುದು ಜಗದ ಜನನಿಕರ (ತೊರರಾ, 9-೬-೬). 

[ಆ ಬೆದಟ್ಕು 4 ಮಳೆ (ಆ ಮಲಕಿ)) 

ಬೆದರ್ಪಲ್ಲೆ (ನಾ). ಹೆದರಿದ ಜಿಂಕೆ : ಬೆದರ್ವಲ್ಲೆಯನೇಳಿಪ ಬೆಳಿತಿಗೆಗಣ್ಟದಿಗೆ 
ವೇಿಯ ಬಿಂಕಂಗೆಡಿಪಧರಂ (8ರುಣ. ೨-6), [ವ ಬೆದಲ್ಲು, 4 ಪಲ್ಲೆ, 

ಬೆದಲ್‌ "ಬೆದ್ದಲ್‌' ನೋ. | 

ಜೆದಲು " ಬೆದ್ದೆಲ್‌' ನೋ. 

ಹೊಲ (82ಅ- 

೭೬-೦೨-೩೬; 3170). 1?) | 

ಬೆದಅಟ್ಟು, ಬೆದರಟ್ಟು (ಕ್ರಿ). ಹೆದರಿಸಿ ಓಡಿಸು ; ಹೆದರಿ ಹೋಗು 
ವಂತೆ ಬೆನ್ನಟ್ಟು: ಬಾಣಮಂ ಪೊಸಮಸೆಯಂಬಿನಿಂ ಕಡಿದು ಕಬ್ಬಲೆಯಂ 
ಬೆದಜಟ್ಟೆ (ಕಂಗಾನಾ ೩-89); ಸದಾಶಿವನೆಂದರೆ ಬೆಧಆಟ್ಟಿ | ಸುಡುವುದು 

ಮಾಣ್ಬುದೆ (ಸನ. ೬೬೦) ; ವನಾಂತರಸಂತರದ ಕಟ್ಟಿಲೆಯಂ ಚೆದಣಟ್ಟುತುಂ 

(812. ೦೬-೦೦೦). ಬೆದರಟ್ಟು: ಆಗ ಕೊಟ್ಟಡಿಯ ಮೇಲುಭಾಗದಲ್ಲಿದ್ದ 

ಒಂದು ಕಿಟಕಿಯಿಂದ ಕಷ್ಟಪಟ್ಟು ಒಳಗೆ ನುಗ್ಗುತ್ತಲಿರುವ ಬೆಳಕನ್ನು ಒಳಗಿನ 

ಕತ್ತಲೆಯು ಬೆದರಟ್ಟುತ್ತಲಿರುವಂತೆ ಅವನಿಗೆ ತೋರಿತು (ಜಿಕಾರು. ೬). 

[ಬೆದಜ್ಕು -- ಅಟ್ಟು] 


35 [ಬೆದಅಂಡಿ (ನಾ). ಭಯದಿಂದ ಮಾತನಾಡುವವನು ; ಹೆದರಿ ನುಡಿ 


) ; ಬೆದಜೆದಂ ಬೇಯ ಬೇಸತ್ತು (ಕ೩. 1, ೪೯-೪೩ ; 1423) ;ಎನಿತಂ 


'ಬೆದಫೆದ ಬೆಂದಪಯ್‌ ಯೆ;ನಿತಂ ಸುಪುಸುಡನೆ ಪುಗುವೆಯ್‌ ಜೀವನೆ . . * 
ಎನಿತ್ತಂ ಭವಗಹನದೊಳಗೆ ಬಟ್ಟನೆ ಬರ್ಪಯಂ? (68ಫು- ೨-೬೨): ಪಾರ್ವಂ 
ಮಲ್ಲಲನೆ ಮಜುಗಿ ... ಬೆದವೆದ ಬೆಂದು (ಸುಕುವ. ೨-೦೦). 


(ಅ). ಒಂದಂ ಅನುಕರಣಾವ್ಯಯ ; ಅತಿಯಾಗಿ; ಬಹಳ 
ವಾಗಿ: ಹೆದಣು ಸಿರಿಯಾಳಂ ಹೃದಯದಲಿ ಬೆದಬೆದನೆ ಕುದಿವುತ್ತ ಶೋಕಂ 
ಸದೆ ಶಲೆವಾಗಿ ಲಜ್ಜಿಸಿಯಳಲುತಿಂತಿರಲು (044 ೨೨-೬೬) ; 


ಯುವವನು : ಕಮಲಜ ಜ್ಞಾನದೃಷ್ಟಿಲಿ ನೋಡಿ ತನ್ನವನೆಂದಲ್‌ದು ಬೆದ 
ಅಡಿಗಳ ಸಂತೈಸಿ ಕಳುಹುತ (ಶೃಶ್ನಾಕ. ೪-೨೨). 
[ಬೆದಜ್ಮು 4 - ಆಡ್ಮಿ] 
ಬೆದಲಕೆ. ಬೆದರಿಕೆ. ಬೆದರ್ಕೆ (ನಾ). ೧. ಭಯ ; ಭೀತಿ ; ಅಂಜಿಕೆ: 
ಹರಹಿದನು ಬೆದಜಕೆಯನಹುದೋ ಹಿರಿಯನೈ ನೀನಾತ ಸ್ಮೋಂತ* ಪರಮ 
ಪುರುಷನು (ತರಂ. 4-೭-೪೭) ಬೆದರಿಕೆ: ೧. ಇಯ ಬೆದರಿಕೆ 
ಯಲ್ಲಿಟ್ಟು ಗರತಿಯರ ಗುಣನಡತೆ ಕಲಿಸಿದ್ದರೆ ಹೀಗಾಗುತ್ತಿತ್ತೆ | (ನು9- ೮೨): 
೨. ಹೆದರಿಸುವಿಕೆ : 'ದಿಟ್ಟರಾದ ಹುಡುಗರು ಹುಚ್ಚನ ಬೆದರಿಕೆಗೆ ಲಕ್ಷ್ಯ 
ಕೊಡದೆ . . . ಹುರಿಗಳಿಂದ ಕಟ್ಟಲಾರಂಭಿಸಿದರು (೧8. ೨೨). ಬೆದರ್ಕೆ : 
೧. ಬಳಿಕ ಮನದೊಳ್ಳೆಳಂಚುವ ಬೆದರ್ಕೆಯಂ ಬಿಟ್ಟು (ಕೈ ಜರಾ. ೨೬-೦೦). 
ಬೆದರಿಕೆ ಹಾಕು - ಹೆದರಿಸು; ಭಯಪಡಿಸು ; ಅಂಜಿಸು : ಸುಳ್ಳೇ 


ಬೆದಕ್ಕು 


ಸುಯೋಧನಾ (ಕಂಕಣ: 08-60); ಬೆದಕದಿರು ಬೆದಕದಿರು ಬೆದಕಿದೊಡೆ 
ಹುರುಳಿಲ್ಲ (816- ೨೪. ೨, ಆಯು; ಆರಿಸು : ಪಲರುಂ ಚೀಯೆಂಬಿನಂ 
ಸೂಸಿದೆಂಜಲವುಲ್ಲಳನಾವಗಂ ಬೆದಕಿ ತಿಂದು (ಸುಳುಕಾ. ೪-೭). ೩. 
ಎತ್ತು ; ಮೇಲಕ್ಕೆಬ್ಬಿಸು ; ಕಲ್ಲ ಬೆದಕದೆ ಕಪ್ಪೆಯ ಸೋಂಕದೆ ಅಲ್ಲಿಯ 
ಉದಕವ ಕುಡಿಯಬಲ್ಲಡೆ ಅದು ಯೋಗ (6ರ80- ೦೨೩-೫೬೦). ೪. ಕೆದಕು; 
ಕೆದರು: ಎರಡುಕಾಲೊಳ ನೆಲನಂ ಬೆದಕುತ್ತುಂ ನಿಲೆ (9ಕ್ಕಣ, ೪-೬೦) ; 
ಬೆಂದುದ ಬೆದಕಿ ನೋಯಿಸಬೇಡ (ಕುಣ್ಯಂ: ೪-೬೦). ೫. ಪರ್ಯಾ 
ಲೋಚಿಸು ; ವಿವೇಚಿಸಂ : ಅವನು ಅವುಗಳ ವೈಶಿಷ್ಟ್ಯವನ್ನು ಕುತೂಹಲ 
ದಿಂದ ಬೆದಕತೊಡಗಿದ (608. 00). ಬೆದಂಕು: ೧. ತನ್ನ ನಿಶಿತ 
ನಾರಾಚಪರಂಪರಾಭಿಘಾತದೊಳ್‌ ತಗ್ಗಿ ನುರ್ಗುನುಜ್‌ಯಾಗಿ ಕೆಡೆದ ತೇರ 
ಪಲಗೆಗಳೊಳ್‌ ಮೆಯ್ಸರೆದನೆ ಗೆತ್ತು ಬೆದಂಕಿ ನೋಡಿಯುಂ (ಗರಾಯು- 
೩-೨6 ನ). 
ಬೆದಕಿ ನೋಡು  ಹುಡಂಕು-; ಅನ್ವೇಷಣೆ ಮಾಡು; ಪರಿ 
ಶೋಧಿಸು: ರುಂಜಮಂದಿರದೊಳು ಬೆದಕಿ ನೋಡಿದಳು ಸರೋಜಾಕ್ಷಿ 
ತನ್ನ ವಲ್ಲಭನ (ನೋಹತ- ೯-೩) ; ಮಿಗೆ ಮಡಿದ ವೇತಂಡಂಗಳಂ ನೂಂಕಿ 
ನೋಡಿ ರಥಸಂದೋಹದಿಡುಕಿನೊಳ್‌ ಬೆದಕಿ ನೋಡಿ (ಸಂತು. ೪9-26) 
ಸುನಂದ ತನ್ನ ಹೃದಯವನ್ನು ಬೆದಕಿ ನೋಡಿದಳು (ರೂರ್ಕಿ. 008) - 
[ದೇ.॥ ತೆಲು, ವೆದಕು, ವೆತಕು, ವೆನಣ, ವೆದುಕು, ವೆತುಕು; 
ಕುರುಖ್‌. ಬೆದ್ದ್‌ನು ; ಮಲೊ. ಬೆದೆ] 
ಬೆದಕ್ಕು (ನಾ). ೧. ಕೆರೆತ; ಗೀರುವಿಕೆ: “ ನಖಘಾತದಲ್ಲಿ ಬೆದಕಕ್ಕು” 
(ಕುಂ. 60, ೨. ಅಪೇಕ್ಷೆಯನ್ನು ಅಧಿಕಮಾಡಿಕೊಳ್ಳುವುದು : 
ದ್ಯೂತದಲ್ಲಿ ಮದ್ಯದಲಿ ಘನಕಂಡೂಶಿಯಲಿ . - . ದುರ್ನೀತಿಯಲಿ 
ಪರಸತಿಯರಲಿ ಸಂಪ್ರೀತಿ ಬಲಿವುದು ಬೆದಕ ಬೆದಕಲು ರಾಯ ಕೇಳೆಂದ 
(ಪ್ಯಾ: 9-68) - [ < ಬೆದಕ್ಕು.] 
ಬೆದಗತನ (ನಾ). ಕಾಮುಕತೆ: ಸುದಶಿಯನು ಕಂಡೊಡನೆ ಚಿತ್ತವು 
ಚದುರದಲ್ಲಿಯಿ ನೆಲಸೆ ಖಲಪತಿ ಬೆದಗತನದಿಂದೌಂಕಿ ಧನುವಿಗೆ 
ಹೆದೆಯನೇರಿಸುವ (ಕಾಮಾಸಂ. ೦-೪-0೪). [ಬೆದೆ ೪- ತನ] 
ಬೆದಡು (ನಾ). (?): ವೇದೋಕ್ತ ವೀರಶೈವ ಸರಣಿಯಂ ದುಷೃತ್ಯ 
ಮೆಂಬ ಗಿಡು ಬಳ್ಳಿ ಪುಲ್‌ಮರ ಪೊದಜು ಕಲ್‌ ಮುಳ್‌ ಬೆದಡುಗಳೊಂದದ 
ವೋಲ್‌ ಸುಸರಮನಾಗಿಸುತೆ (ಶವ್ಮರಾ- 9-3೭) - [?) 
ಬೆದಡೆ (ನಾ). ಸಂಬಂಧ, ಗೊಡವೆ” (0ಕ್ನಾಶೋ. ಕೋಕ) : ಇದನಲಾದು 
ಭಜಿಸು ಮದನನ ಮದಹರನ ನೀನು ಕುದಿಯದಿರು ದೈವಗಳ ಬೆದ 
[ಕಾಕಾಂ- ಗ]ದೆಯಂ ಬಿಡು ನೀನು (೧ಕ್ಷರೋ. ೦೦-6). [?] 
ಬೆದಬೆದ (ನಾ). ಒಂದಂ ಅನುಕರಣ ಶಬ್ದ : * ಬೆದಬೆದನೆ' ಪರಾ. 
ಬೆದಬೆದ ಬೇ, ಬೆದಬೆದಂ ಬೇ, ಬೆದವೆದ ಬೇ ಇ ಅತಿಯಾಗಿ 
ನೋಯು, -ಸಂತಾಪಗೊಳ್ಳು : ಗುಜುಗುಮ್ಮೆಂದು ಪಸಿದಿರ್ದು ಬೆದ 
ಬೆದ ಬೆಂದಿನಿಬರ್‌ ಕಟ್ಟಿಕೊಳ್ಳ ಕಣೆಯೇಂ ಪೇಟ್‌ಂ (ಅಂತ್ರ. ೯-೪0) ; 
ಬೆದಬೆದ ಬೇಯುತ್ತುಂ ತಪದೊಳ್‌ ನಮೆದು (೫ತಿತು. 6-040) ; ನಡುವೆ. 
ರೋಗಗಳಾಗೆ ಬೆದಬೆದಂ [ಕಾಕಾ ಬೆದಬೆದನೆ]ಬೈದು  (ಬಕೋರ. ಪ. 
೩0೨-6) ; ಬೆದಬೆದಂ ಬೇಯ ಬೇಸತ್ತು (14. 1 7342) ;ಎನಿತಂ. 
ಬೆದವೆದ ಬೆಂದಪಯ" ಯೆನಿತಂ ಸುತುಳುಡನೆ ಪುಗುವೆಯ್‌ ಜೀವನೆ . , * 
ಎನಿತಂ ಭವಗಹನದೊಳಗೆ ಬಟ್ಟನೆ ಬರ್ಪಯತ್‌ (68ಫ: ೨-೬೨); ಪಾರ್ವಂ 
ಮಲ್ಮಲನೆ ಮುಗಿ ಬೆದವೆದ ಬೆಂದು (ಸುಕುವೂ. ೨-೦೦). 
ಬೆದಬೆದನೆ (ಅ). ಒಂದಂ ಆನುಕರಣಾವ್ಯಯ ; ಅತಿಯಾಗಿ; ಬಹಳ 
ವಾಗಿ: ಹೆದಜು ಸಿರಿಯಾಳಂ ಹೃದಯದಲಿ ಬೆದಬೆದನೆ ಕುದಿವುತ್ತ ಶೋಕಂ 
ಪದುಳಿಸದೆ ತಲೆವಾಗಿ ಲಜ್ಜಿಸಿಯಳಲುತಿಂತಿರಲು 


(44 33-0): 


೬೫೭೩ 


6 |ಬೆದರಿಸು " ಬೆದಅೌಸಂ ? 


ಬೆದಜಃಕೆ 


ಮದಮತ್ನರಗಳಿಂದ ಬೆದಬೆದನೆ ಬೆಂದೆನ್ಯ (ಕ್ಲೀನ. ೪೫-0೨ಬ್ರ. 
[ಬೆದಬೆದ 3. -- `ಅನೈ) 
'ಬೆದರಟ್ಟು “ ಬೆದಳಿಟ್ಟು' ನೋ. 
ಬೆದರಿಕೆ " ಬೆದಲ್‌ಕೆ” ನೋ. 
ನೋ. 
ಬೆದರು, " ಬೆದಟ್ಟು? ನೋ. 
ಚೆದರ್ದು' “ಬೆದಲ್ಲು” ನೋ. 
ಬೆದರುಗಣ್ಣು * ಬೆದಜುಗಣ್‌' ನೋ. 
ಬೆದರುನೋಟ ` ಬೆದಲುನೋಟ ' ನೋ. 


39[ಬೆದರುಬೊಂಚೆ. (ನಾ). = ಬೆದರ್ಗೊಂಬೆ : ಹೊಲದಲ್ಲಿ ಬೆದರುಬೊಂಜಿ 


ಇಟ್ಟಿದ್ದಾರೆ (ಕತ). [ಬೆದರು (೬ ಬೆದಜು) 4- ಬೊಂಬೆ] 
ಬೆದರ್ಕೆ " ಬೆದಲ್‌ಕೆ' ನೋ. 
ಜೆದರ್ಗೊಂಬೆ (ನಾ). ಹೊಲ ಗದ್ದೆಗಳಲ್ಲಿ ಹಕ್ಕಿಗಳನ್ನು ಹೆದರಿಸಲು, 
ಹುಲ್ಲು ಮೊದಲಾದುವುಗಳಿಂದ ಮಾಡಿ ಇಡುವ ಆಕೃತಿ : ಬೆದರ್‌ 
ಗೊಂಬೆಯಂ ಕಂಡು ಹೆದರುವ ಮಕ್ಕಳೋಲಂತೆ (ಶ್ರೀನಿ, ೩69-045), 
[= ಬೆದರ್ಕು 4 ಗೊಂಬೈ] 
ಬೆದರ್ವಳೆ (ನಾ). ಹೆದರಿಕೆಯನ್ನು ಹುಟ್ಟಿಸುವ ಮಳೆ ; ಭಾರಿಮಳೆ : 
ಬೆದರ್ವಳೆ ಬಿಸಿಲುಮಳೆ ಸರಿಸೋನೆ ಸಿಡಿಲಿನ ಘಸಣಿವಳೆಯಲಿ ಘಾಸಿ 
ಯಾದುದು ಜಗದ ಜನನಿಕರ (ತೊರರಾ, 9-೬-೬). 
[ಆ ಬೆದಣ್ಮು -- ಮಳೆ (ಆ ಮಚ್‌)] 
ಬೆದರ್ವುಲ್ಲೆ (ನಾ). ಹೆವರಿದ ಜಿಂಕೆ : ಬೆದರ್ವಲ್ಲೆಯನೇಳಿಪ ಬೆಳತಿಗೆಗಣಿದಿಗೆ 
ವೇಳಿಯ ಬಿಂಕಂಗೆಡಿಪಧರಂ (86೫. ೨-೪), [ವಬೆದಲು, -- ಪಲ್ಲೆ] 
ಬೆದಲ್‌ "ಬೆದ್ದಲ್‌' ನೋ. 
ಬೆದಲು " ಬೆದ್ದಲ್‌' ನೋ. 


೩8 ಬೆದವಟ್ಟಿ (ನಾ). (2): ಹಡುವಣ ಮೇರೆ ಬೆದವಟ್ಟಿಯ ಹೊಲ. (ಕ2ಆ- 


೬-೦೨-8೬; 1170). [?] 

ಜೆದಅಟ್ಟು, ಬೆದರಟ್ಟು (ಕ್ರಿ). ಹೆದರಿಸಿ ಓಡಿಸು; ಹೆದರಿ ಹೋಗು. 
ವಂತೆ ಬೆನ್ನಟ್ಟು: ಬಾಣಮಂ ಪೊಸಮಸೆಯಂಬಿನಿಂ ಕಡಿದು ಕಟ್ತಲೆಯಂ 
ಬೆದಜಿಟ್ಟಿ (ಕುರಾರಾ- ೩-೩9) 7 ಸದಾಶಿವನೆಂಡರೆ ಬೆದಜಟ್ಟಿ ಸುಡುವುದು 
ಮಾಣ್ಬುದೆ (ನ. ೬೬೦) ; ವನಾಂತರಾಂತರದ ಕಟ್ಟಿಲೆಯಂ ಬೆದಅಟ್ಟುತುಂ 
(2೫ರ. ೦೭-೦೦೦). ಬೆದರಟ್ಟು: ಆಗ ಕೊಟ್ಟಡಿಯ ಮೇಲುಭಾಗದಲ್ಲಿದ್ದ 
ಒಂದು ಕಿಟಕಿಯಿಂದ ಕಷ್ಟಪಟ್ಟು ಒಳಗೆ ನುಗ್ಗುತ್ತಲಿರುವ ಬೆಳಕನ್ನು ಒಳಗಿನ 
ಕತ್ತಲೆಯು ಬೆದರಟ್ಟುತ್ತಲಿರುವಂತೆ ಅವನಿಗೆ ತೋರಿತು (ಉಜಾಶು- ೬6). 

[ಬೆದಜ್ಮು -- ಅಟ್ಟ್ಟು) 


38 [ಬೆದಣಾಡಿ (ನಾ). ಭಯದಿಂದ ಮಾತನಾಡುವವನು ; ಹೆದರಿ ನುಡಿ 


ಯುವವನು : ಕಮಲಜ ಜ್ಞಾನದೈಪ್ಪಿಲಿ ನೋಡಿ ತನ್ನವನೆಂದಣಿದು ಬೆದ 
ಅಡಿಗಳ ಸಂತೈಸಿ ಕಳುಹುತ (ಶೃಶ್ನಾಕ. ೪-೨೨). 
[ಬೆದಜ್ಶು 4- - ಆಡಿ] 
ಬೆದಜ್‌ಕೆ, ಬೆದರಿಕೆ. ಬೆದರ್ಕೆ (ನಾ). ೧. ಭಯ ; ಭೀತಿ; ಅಂಜಿಕೆ: 
ಹರಹಿದನು ಬೆದಣಃತೆಯನಹುದೋ ಹಿರಿಯನೈ ನೀನಾತ ಸಾಕ್ಷಾತ್‌ ಪರಮ 
ಪುರುಷನು (460. ೩-೭-೪೭) -ಬೆದರಿಕೆ: ೧. ಆದಷ್ಟುವಂಟ್ಸಿಗೆ ಬೆದರಿಕೆ 
ಯಲ್ಲಿಟ್ಟು ಗರತಿಯರ ಗುಣನಡತೆ ಕಲಿಸಿದ್ದರೆ ಹೀಗುಗುತ್ತಿತ್ತೆ (ಕರಕ. ೮). 
೨. ಹೆದರಿಸುವಿಕೆ : 'ದಿಟ್ಟರಾದ ಹುಡುಗರು ಹುಚ್ಚನ ಬೆದರಿಕೆಗೆ ಲಕ್ಷ್ಮ 
ಕೊಡದೆ . . . ಹುರಿಗಳಿಂದ ಕಟ್ಟಲಾರಂಭಿಸಿದರು (ಕ೭೩. ೨೨). ಬೆದರ್ಕೆ ; 
೧. ಬಳಿಕ ಮನದೊಳ್ಳಳಂಚುವ ಬೆದರ್ಕೆಯಂ ಬಿಟ್ಟು (ಕ್ಕ ಬಕಾ. 3೬-೦೦). 
ಬೆದರಿಕೆ ಹುಕು « ಹೆದರಿಶು; ಭಯಪಡಿಸು ; ಅಂಜಿಸು : ಸುಳ್ಳೇ 


ಬೆದಜ್‌ಸು 


ep cer » « - ಬಹಳ ಹಾನಿಯಾಗುವುದು (ಮುಂಂಯು- 
೪-೬); ಊರಿನ ಗೌಡ ಬಂದೂ ಬೆದರಿಕೆ ಹಾಕುತ್ತಾನೆ (ಧರಸ. ೬೪) - 
[ಬೆದಟ್ಮು 4 - ಇಕೆ. /ತುಳು. ಬೆದರಿಕೆ] 

, ಬೆದರಿಸು (ಕ್ರಿ)- ೧. ಭಯಪಡಿಸಂ ; ಅಂಜಿಸಂ : ವಾದಿನಗ 
ಪರವಾದಿತಮಸ್ತಮಮನೊಡೆವ ಬಿಡೆ ಬೆದ್‌ಪ ನಿರ್ಭೆದಿವೆಡೆ. 
ದಿನಪೋದಯಮೆನಿಸಿದುದು ವಿದ್ಯೆಯೊಂದುರ್ಕವರಾ (ಕರಿಫೇ೩-ಓ3)7 

ಡಿಸುತಂ ಕೈರವಮಂ ಬೆದಲಸುತುಂ ಕೌಶಿಕಂಗಳಂ . . . ಮೂಡಿ 
(106. ೩-6) ; ಹೇರೊಡಲ ತೋಟ್‌ಃಸಿ ಬಲವ ಬೆದಲ್‌ಸಲಗ್ಗ ಳಿಕೆ 

ೇ (ಕುನ್ಮಾರ್ರೋ. 08-88), ೨. ಚೆದುರಿಸು ; ಹಾರಿಸು: ಜಿನ 
ನಮೆಂಬ ಗಾಳಿಯಿಂ ಲೋಭಮೆಂಬ ಮುಗಿಲಂ ಬೆದಜಸಸದೆ 
ಆಟ); ಮಾಗಧನಾಯುಸ್ತಮಮಂ ಬೇಗಂ ಬೆದಣುಪ 
ಶುರುಚಿಗಳವೆನಲಂಶಾಗಳೆ ದಶನೇಂದುದ್ಯುತಿಯಾಗಲೆ ಸಭೆಯೊಳಗೆ 


ಬೆದರಿಸುತ್ತಾ ಬೊಗಳುತ್ತಾ ನಿಂತಿತು (ಕುಗಾಳ್ಯ- ೯9); ಪ್ರತಾಪ: 
ಯು ನನ್ನೆ ಮೇಲೆ ಕೈಮಾಡುತ್ತೇನೆಂದು ಬೆದರಿಸಿ ಹೋಗಿದ್ದಾಳೆ 
, ೨೩)- [ಬೆದಲ್ಲು, 4 - ಇಸ್ಕು] 

ಬೆದರು (ಕ್ರಿ). ೧. ಭಯದ ಸೂಚನೆಯನ್ನು ಕಾಣು, 
ಬ್‌ ಬೆದಣು--ವ್ಯಸ್ತ್ರೇ " (ಕೆಮರಾ); ವದ್ಧೆಗನ ಕೋಣೆಯ ಗಂಗನ 
ಮೆಲ್ಲವುಂ ಬೆದಣುವಿನಂ ತೆರಳ್ಹಿ (et- 1, 046-00; 94); 
ನಪ್ಪೊಡೆ ಮತ್ತಮಾತಂಗಯೂಥಮಂ ಬೆದಜ? ಬೆಕೊಂಡು ಕೊಲ್ವ 
(ಕೆಂತತಂ. ೦೪೯-೨೦) ; ಬೆಚ್ಚಿ ಬೆದಜುವ ಸೇನೆಗಭಯವ ಹಚ್ಚಿ 
ನು (ಕುಶ್ಶಾಂೀ, ೬-೪೬). ವ. ಭಯಪಡುಮತೆ ಮಾಡು; 
ನ; ಹರಿಪೋತಮಂ ಬೆದಲುತಂ ಕರಿಪೋತಮವುಂಡುಗರ್ಚಿ ಕೇಸರಿ 
ಕೆಚ್ಚಲಂ ತುಡುಕುತುಂ ಪರಿದತ್ತು (ಕಂಶಕಾ. ೭-60)- ೩. ಒಂದ 
ಕ್ಕೊಫಿದು ಮೂರವಾಗು ; ಕಯ ತೆಜದಿರ್ಕೆಲದೊಳ್‌ ಮೂಡಿ 
ಆ ಮೊಲೆಗಳ ಮಾಡುಗು ಮನದಟಲನಶುಭಮಂ ದುಃಖಮುಮಂ 
. 0-0). ಬೆದರ್ಕು : ೧. ಪೇರಾಳ್ಕೆವರೆ 'ಪೆತ್ತಣಿ ಸತ್ಕಾಂಕನ್‌ 
ನ್ವ ಭಟನ್‌ ಬೆದರೆ ಮಹೆ:ಂದ್ರನ್‌ (ಮೈ ಆಂ, ೧೯೨೩: ೬೨-೨; 7ನೆಯ ಕತ); 


ಡೌ 


ಸ ತಪ್ಪಲಲ್ಲಿ ಕಾಷ್ಠವ ನೆಟ್ಟು ಕಟ್ಟಿದ ಮತ್ತೆ ವಿಹಂಗಕುಲ 
ತಿ ಮುಟ್ಟಲಿಲ್ಲ (86ಕ್ಕ- ೦೭6) ಬೆದರ್ಕು : "೧. ಮದನಪಿತ 
ರಲು ಬೆದರುಯಿನ್ನೇಕೆ (ಶಮುತ. ೩0); ಬೆದರಂ ಮಾಣ್ಣಿದಂ 
(೧೪೨. ೧೨೦-೬)- ವಿ. ಹಳ್ಳಿಯ ಹೆಣ್ಣು ಗಂಡುಗಳೂ ನೀಲವ್ವನ 
ಕಣ್ಣಿಃ ಹೊಲದಲ್ಲಿಯ 'ಬೆದರಿ' ನಂತೆ ಜೀವವಿದ್ದು ಹೆಣವಾದಂತೆ ಆಕೆಗೆ 


೬೫೭೪ 


[ಕ 


20 


30 


35 


(ಬೆದೆ (ನಾ). ೧. ಬೀಜ ಬಿತ್ತುವುದು : ಬಿತ್ತನೆ: (೪). 


ಚೆದೆ 


ಭಾಸವಾಯಿತು (೧೮8. 039); ' ರಾಗವೆಳೆದರೆ ಭಾವದಾವೆ!ಶವಾದರೂ 
ಮಾತೆಂಬುದೆಂದಿಗೂ ಅರ್ಥರೂಪದ ಬೆದರು (5ರಳು. ೦೨೦_೬); ಓಕ್ಕಲಿಗರು 
ತಮ್ಮ ಬೆಳೆಗಳ ರಕ್ಷತೆಗಾಗಿ ಹೊಲಗಳಲ್ಲಿ “ಬೆದರು” ಎಂದು ಒಂದು ಕೋಲಿಗೆ 
ಗಡಿಗೆಯೊಂದನ್ನು ನೇತುಹಾಕಿ ಅದಕ್ಕೆ ಸುಣ್ಣ ಬರೆಯುತ್ತಾರೆ (ತ. ೦ಬಿ. 
೩. ಹೆದರಿಸುವಿಕೆ : ಬಡಿಗೆಯ ಬೆದರು ಕಂಡು ಕಣ್ತೆರೆದ ಹೆಕ್ಕಿ ಹಾರಿ 
ಹೋಗಬಹುದು; ಕಣ್ಣು ಮುಚ್ಚಿಕೊಂಡು ಬೆಕ್ಕು ಹೋಗಬಹುದೇ ? 
(206. ೦೭೩), 

[5 ಬೆದಟ್ಚು, / ತಮಿ. ವೆತಿರ್‌, ವಿಶಚ್ಯ; ತುಳು, ಜವಳ, ತಲು. 
ಬೆದರು] 
ಬೆದಜುಗಂಟಿ (ನಾ). ಬೆದರಂವ ಹಸು,-ದನ : - ಬೆದರ್ಗ್ಗಂಟೆ, ಬೆದಜು 

ಗಂಟೆ (ಕಶ್ಮಾನು- 6೩ ಶ್ರಯೋ). [ಬೆದಜ್ಮು 4 ಗಂಟ 
ಬೆದಜುಗಣ್‌, ಬೆದರುಗಣ್ಣು, ಬೆದಣುಗಣ್ಣು (ನಂ). ಭಯಂಭೀತವಾದ 
ಶ್ಲ; ಅಂಜಿಕೆಯನ್ನು ಸೂಚಿಸುವ ಕಣ್ಣು : ಬೆದಜುಗಂಛಳ ಬಿಟ್ಟ 
ಮಂಡೆಯ . . . ವರಸುದತಿ ಬಂದಳು ರಾಜಸಭೆಗೆ (ew wo) 
ಬೆದರುಗಣ್ಣು : ಭೂಮಿಸುತೆ ಬೆದರುಗಣ್ಣಿಂ ನೋಡಿದಳು ಜಲನಿಧಿಯ 


(ಶ್ರೀರಾಶಾ- ೬೪6-0೬); ಮಕ್ಕಳು ಅಳುಕಿ ನಿಂತು ಬೆದರುಗಣಳ್ಣಿಗಿ .. . 
Fk ಬೆಳು 


ನೋಡುತ್ತಿದ್ದರು (ಭು. ಟಿ. ಬೆದಜುಗಣ್ಣು : 
ವನಂತೆ ನಿನ್ನಬಲ್ಲಬಲ್ವೆ ನಾನ್‌ (ಅಕ್ಕತ್ಗಾ: ೬-೧೩೦). 
[ಬೆದಳು + ಕಣ್ಣು (< 58) 
ಬೆದುಗಣ್ಣು "ಬೆದಜುಗಣ್‌' ನೋ. | 
ಬೆದಲುಗಾಗೆ (ನಾ). ಹೆದರಿದ ಕಾಗೆ : ಜೆದರುಗಾಗೆಯ ಗ 
ನೊದೆವು ಮಾಂಗಳ ರುಳಕೆ ಕೇಸರಿಯದಟು . . . ಒಪ್ಪಿದವವರ 
ದಲಿ (ಣಳ್ಳಣ. ೨3-೭೦) - [ಬೆದಜ್ಶು -- ಕಾಗೆ} | 
ಬೆದಜುನೋಟ, ಬೆದರುನೋಟ (ನಾ). ೧. ಹೆದರಿಸುವ 
ಕೆದುದಲೆ ಕೆಮ್ಮಾಸೆ ಕಿಸುಗಣು ಬೆದಲನೋಟವು 


ಬೆದಜು। 


ಸಾಳುವ 
ಯುದ್ಧ 


ಪೆಂಡೆಯದೊದವಿನಿಂ . . . ಬಲೆವಿಡಿದಿಹರು ಬೀಯದರು (೫4: 3.೬). 
ಬೆದರುನೋಟ: ೨. ಭಯ ತುಂಬಿದ ದೃಷ್ಟಿ: ಬೆದಗುನೋಟದ 
ವಿದ್ಯಾರ್ಥಿಯೊಬ್ಬ ಆ ಮುದುಕನ ಕಡೆಗೆ ದರುಗುಟ್ಟಿಕೊಂಡ ನೋಡು 
ತ್ತಿದ್ದನು (ನರು. 34೭). [ಬೆದಟ್ಲು 4- ನೋಟ] 
ಬೆದಜುವಾತು (ನಾ). ಹೆದರಿಕೆಯ ಮಾತು; ಭಯದ ನಃಡಿ : ನೆಗಟ 
ರ್ಲುಳೆಪಿಸಿ ಲುಳಿವಡೆಸುಲಿಳಿಗುಗುಳಿದುದು ಬಲುಗಿಡಿಗಳನು| ನಿದ್ರೆಗಳ 


ನಿಬಿಡಸ್ತನೆಯರೆದ್ದುದು ಬೆದಜುವಾತಿನಲಿ (46೫. ೩-೨-೮೩). 
[ಬೆದಜ್ಯು 4- ಮಾತು] 
ಬೆದಿಕೆರೆ (ನಾ). ಒಂದು ಕೆರೆಯ ಹೆಸರು : ತೆಂಕಾಯ್ದಲೆಮೊಜಡೆ 
ಬೆದಿಕೆರೆಎ ಮೊದಳೆಮಡುವೆ (ಮ್ಮ. 0೨೭, ೦೦೮-೪೭; 720). 
[? + ಕೆರ್ಯೆ ( ಎಕರ) ) | 
ಚೆದಿರೂರ್‌ (ನಾ). ಒಂದು ಊರಿನ ಹೆಸೆರು: ಹೊಥಳಿವಿಷಯೇ 
ಬೆದಿರೊರ್‌ ಮಯಾದತ್ತಮ್‌ (ಮೈಂ. ೦೯೨೩, ೦೦೫-೩೮: 624) 
[? + ಊರ್‌) 
೨. ಬೀಜ 
ಬಿತ್ತಲು ಯೋಗ್ಯವಾದ: ಮಳೆ ಬಿದ್ದ, ಭೂಮಿಯ ಹದ; ಬೀಜವಿರೆ 
ಬಿತ್ತರೆ ಪೇಟ ಬೆದೆ[ಣಕಾಂ. ೆ]ಯಾದ ಭೂಮಿಯೊಳಿ (ನೀತ್ಸೆ. 9೨-೩0); 
ಬೆದೆ ಬಂದ ಕಾಲದಲ್ಲಿ ಬೇಲಿಯಲ್ಲಿ ಚಲ್ಲಿದರೂ St. ou); 
ಬೆಬೆಯರಿತು ಹದಮಾಡು ಹೃದಯದಿ ಹೊಲವನ್ನು (ತಾದಕ್ಕೇ- ೦೩-೦); 
ಬೆದೆ ನೋಡಿ ಬಿತ್ತು, ಹದ ನೋಡಿ ಹರಸು (ಣರ). |೩. ಬೀಜ 
ಬಿತ್ತಲು ಯೋಗ್ಯವಾದ ಹದವಿರಂವ ಭೂಮಿಃ ಬಿತ್ತನೆಗೆ 


ಹಮ: 


ಬೆದೆಕಾಜಿ ೬೫೭೫ ಬೆದೆಯಾಕಳ್‌ 


ದ ಭೂಮಿ : ಪನ್ನಿರ್ಕೃಣ್ಣುವೆದೆನೆಲ್ಮಣ್ಯನ್ನೆನ್ಹು (ಇಕ: ೪, ೧೩೭೦೫; ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು (ಗೋಗ್ರಾಸ: ೨೩) | ಬೆದೆಗಾಲದ 
(|); ಮಣ್ಮೊರ್ಪಣ್ಣುಗಂ ಬೆದೆ ಉತ್ತಮ ಕ್ಷೇತ್ರಂ (೩4. 1x (3), ಹಮ್ಮೆಸಿಕೆಯೊಳೆಗೆ ಪೆರ್ಬಯದಂಬಾಸಂರುತಿಯೊಳೆಗೆ ತನ್ನೆ ಹೊರಗಿರುವ 
೪4: ೦೫೦-೬೨; 828) ; ಇಕ್ಕುಳದ ಬೆದೆ ಕಾಚಿಗೌಡಿಯ ಪೋಲಯ್ಕವೂರ ಜೀವದ ನೆರವ ಆತ್ಮಸ್ವಾಸ್ಥ್ಯಕೆ ಯಾಚಿಸುತಿರುವ ಪರಿಯಿಭ್ನ(ಗಳೇಕ. ೬೬4), 


೨ ಕೊಟಿ ಗದೆ. (ಕ್ಟ ೪1, ಕಳ್ಳನು. ೩೦-3೭; ?). ೪. ಪಕ್ವತೆ; [ಬೆದೆ 4 ಕಾಲ] 
ಯೋಗ್ಯವಾದ ಸ್ಥಿತಿ: ಆಕಾಶಗಂಗಾತಟಾಕತೇಜ:ಪುಂಜದಲ್ಲಿ ಒಳಗಿನ] 5 |ಬೆದೆಗಾಜಿ, ಬೆದೆಕಾಜ (ನಾ). ೧. ಕಾಮಾತಂರತೆಯುಳ್ಳವನು. , ೨. 
ದೆಗೆ ಚುಕ್ಕಿ ಹೊಳೆವಂತೆ (86ಳು. ೪8-9). ೫. ನಸೆ; ಕಾಮೋದ್ರೇಕ : ಕಾಮುಕ ; ವಿಟ: 'ಬೆದೆಗಾರ್ತಿ' ಪರಾ. ಬೆದೆಕಾಜಿ 1 ೧. ಬೆದೆಕಂ೫ 
ದೆ ಬೇಟದೊಳು ಮೆಯ್‌ ಪೆಂಪುಗೊಂಡುರ್ಬಿ (ಗೀತಗೋ. 43-0); ಬೆದೆ. ರೆರ್ದೆಯಂತೆ ಬೇಯುತಿರ್ದ ಪೆಣಂಗಳಿಂ (ಉಾತ್ಮತಾ- ೩೨೯ ಕೂಡ್ರ ಕ), 
ಯನು ಹೆಚ್ಚಿಸಿ ಬೇಗಾ ವದಗುವ ಕೂಟಕ್ಕೆ ವಳಗಾಗಬೇಡೆಂಬ ಮುದಿ [ಬೆದೆ-1- - ಕಾಲ] 
ಳೆಯರ ನೋಡಿದನು (ಗಂ. ೩-೪೬); ದನ ಸಿಂಗ ಹುಲಿ ಹಕ್ಕಿ ಹಾವು ಜೆದೆಗುದಿ (ನಾ). ಸಂತಾಪ; ಕ್ಲೇಶ ; ಬೇಗುದಿ; ಥೂ ನರರ ಬೆದೆ 
ಗಳಿಗೆಲ್ಲ ಇನಿಸುಣಿಸು, ಬೆದೆ ಬೆದರು-ಅಷ್ಟೆ ಜೀವಿತವು (ಕಂಕುಕ್ಕ |10| ಗುದಿಗೆ ಷಂಡಗಂಡಸುತನಕೆ (ಕಷ್ಟಾ. ೨-೨೪). [ಬೆದೆ 4- ಕುದ್ಧಿ] 
ಬೆದೆಗುದಿಗೊಳ್‌ (ಕ್ರಿ). ಸಂತಾಪಗೊಳ್ಳು ; ಕ್ಲೇಶಪಡು|: ಭವದಿ ಬೆದೆ 
ಬೆಡೆಚಿದೆಗೊಳಿಸು ಎ ಕಾಮೋದ್ರೇಕಕ್ಕೊಳಗಾಗುವಂತೆ ಮಾಡು : ಗುದಿಗೊಂಬ ಜೀವಜಾಲಂಗಳಿಗೆ ಶಿನಮಿಾಯಬೇಕೆಂಬುಡ್ಲೇ ಶಂಭುಚತ್ತ 
ನಿದುಕಿಮುದುಕರೊಮ್ಮೆ ಹೊಕ್ಕರಾ ಮನೆಗಳು ಬೆದೆಬೆದೆಗೊಳಿಸಿ ಕಾಡುವುವು ದೊಳ್‌ ಪ್ರಣವಮಾಗಿಹುದು (4ಕುಫು- ೬-೭-೦೨೦). (ಬೆದೆಗುಥಿ -- ಕೊಳ್ಳ) 
(408. 08-80). ಬೆದೆಬೆದೆಗೊಳು ಎ ಕುಮೋದ್ರೇಕವನ್ನು ಹೊಂದು: | |ಚಿದೆಗೂಡಿಸು (ಕ್ರಿ). ಬೀಜ ಬಿತ್ತಲು ಭೂಮಿಯನ್ನು ಘದವಾಗಿಕು ; 
ಭೆಬೆದೆಗೊಳುತಿರ್ದರಬಲೆಯರೆಂದಿಗೆ ಮದುವೆಯಹುದೊ ನಮಗೆಂದು]| (| ಅಂಬಿನ ಮಬ? ರಕ್ತವಾರಿ ಬೆದೆಗೂಡಿಸೆ ಸಾಲಿಡೆ ಪೆರ್ಬೆಣಕ್ಕೆ ರಜಾವನಿ5ಳ 
ರತ. ೩೩-೫೪). ಬೆದೆ ಮಾಡು-ಹದಗೊಳಿಸು; ಹಸನು ಮಾಡು: ಮಿರ್ದುದಂಕುರಿತಮಾದವೊಲೊಕ್ಕ ಕರುಳ್ವಿಣಿಲ್ಗಳಿಂ (ಊಥುರಿ: ೦೬-೪೯), 
ರುಧರೆಯಂ  ವಿಜೊ?ಗ್ರಗದೆಯೇರ್ಗಳಿನುಟಬ್ರು ಸಮಸ್ತವೈರಿಭೂಪರ [ಬೆದೆ 4 ಕೂಡಿಸು] 


ರಸಧಿರಾಂಬವಿಂದೆ ಬೆದೆ ,ಮಾಡಿ . . . ಸಿತ[ಕೇರ್ತಿ]ಯೆಂಬ ಬೆಳೆಸಂ| | ಚಿದೆಗೂಡು (ಕ್ರಿ). ಬೀಜ ಬಿತ್ತಲು ಹೆದವಾಗು;-ಯೋಗ್ಯವಾಗು ; 
ಬೆಗೆದಂ (ಗರಾಡು. 90-೪); ನಿಮ್ಮ ಹೃದಯವನ್ನು ಬೆದೆ' ಮಾಡಿದ್ದೇನೆ ಪಂಯ್ದೊಡೆ ಕೋಡನೂಜ್‌ ನಡೆ ಬಿಟ್ಟ ಮದೇಭದ ದಂತದಿ: ಭರಂಗೆಯ್ದ ಡೆ 
(ಜಿರುಕ. ೦೬), ಬೆದೆಯಾಗು ಎ ಕಾಮೋದ್ರೇಕ ಉಂಟಾಗು: ಆಡಿನ[ | ' ಯುಟ್ಟು ಕಾಡನರುಣಾಂಬುಗಳಿಂ ಬೆದೆಗೂಡಿ ಹಾಸು ಬ ರಲೆಂದು 
ಗೊಳ್‌ ಬಂದುದು ಪೋಂತಿನ ರೂಪಿ: ಬಳೆ ಬಟಿಸಿಕ ಮದನೋನ್ಮತ್ತಂ ಬಿಶ್ತಿದುದದೊಂದು ದ್ಧಿಗಾರಿ ತದುತ್ತಮಾಂಗದಿಂ ಸಯ್ದನೆ ಸೋರ್ವ 
ಬೆಬೆಯಾದ ತಿಂಯನೇಜ?ದುದದತಿಸೊರ್ಕಿದ ಗೂಳಿ ತಾಯನೇಖ್‌ತ್ರೆಂಬಂದದೆ ಮುತ್ತುಗಳೆ ಬಿತ್ತುಗಳಾಗಿರೆ ತನ್ನ ಬಿ:ರಮೆಂ (ಕಷ್ಟ. ೫-೬). 
(ಉಕ, &-89),[ದೇ.॥ ಮಲ, ವಿದ್ಯ ತುಳು. ಬಿತ್ತ ತೆಲು, ವೆದ] [ಬೆದೆ 4 ಕೂಡು] 
'ಬೆದೆಗಾಳ' ನೋ. ಬೆದೆಬೆದೆ (ನಾ). ಒಂದು ಅನುಕರಣ ಶಬ್ದ. 
'ಬೆದೆಗಬಿ್ತಿ' ನೋ. 25 ಜಿದೆಚೆಡೆ ಬೇ ಅತಿಯಾಗಿ ನೋಯು ; ಬಹಳ ಸಂತಾಪ ಪಡು ; 
ದೆಗಲ್ತಿ, ಬೆದೆಗದ್ದೆ (ನಾ). ಸಾಗಂವಳಿ ಮಾಡಲು ಹೆದವಾದ ಗದ್ದೆ : ಮಗನಿಲ್ಲದರ್ಥಪತಿಯಂತೆ ಬೆದೆಬೆದೆ ಬೇಯುತ್ತುಂ (ರರ್ಕು್ಕು. 0-0) ; 
ಪಠಿನಯ್ದು ಕೊಳಗ ಬೆದೆಗಟಕ್ಕೆ (ಕ. 711 (3), ಶೆಗ್ಮತೆ- ೩೮-೦6 ; 1021); ಜೆದೆಬೆದೆ. ಬೆಂದು ಬಾಯೆಡೆಗಳಿಂ ಬಸುಜಂ ಬಿಡೆ ಕೊಯ್ದುಕೊಂಡು 
ಕಥುಕುಟಿಕ ಮಾಣಿಕಾಚಾರಿಗೆ ಐಗುಳಗ ಬೆದೆಗಟಕ್ಕಿಯು ಬೆಟಕ್ಕಿಲೆ ಮತ್ತರು (ಪ್ರಕ್ಕಾಸ್ರ್ರ- ೬೪೦) : ನೊಂದು ಮನದಲಿ ಪಾರ್ಥನಾ ॥ತಿಯಂದನನು 
ಎಡು (1ೌಇ3- 1x-, ೦೦೨-೨೩ : 1063)»: ಬೆದೆಗದ್ದೆ: ಶ್ರೀಯೂರ ಕಾಣುತ್ತ ಬೆದೆಬೆದೆ ಬೆಂದು ಯಮರಾಜನ ಕುಮಾರನ ಮೊಗವ ನೋಡಿದನು 


ಚಶಿಮುಣ್ಣಯ್ಯನೆ ಭೂಮಿಯಲು ಪತ್ತುಕೊಳೆಗ ಬೆದೆಗದ್ದೆಯುಂ . . 1130] (ಕುಪ್ಮಾರ್ರ್ರೋ. 6-0ಬ). 
ನ ಈಶ್ವರವುಡಿಯಾರ್ಗೈ ಕೊಟ್ಟುದು (ಹ್ಮಿ60- 0೫೬ ೨6-03 ;| |ಬೆದೆಮಣ್‌ (ನಾ). ಬೀಜ ಬಿತ್ತಲು ಯೋಗ್ಯವಾದ ಹದವಿರುವ 


; ಧಾರಾಪೂರ್ವ್ವಕಂ ಮಾಡಿ ಬಿಟ್ಟ ಎರಡು ಸಲಗೆಯ ಬೆದೆಗದ್ದೆ ಭೂಮಿ; ಬಿತ್ತನೆ ನೆಲ: ನಾಲ್ಲಣ್ಣುಗದ ತೋ ಈ ಕಾಣ್ಮಿನ್ಯ 
oar, 14-03; 1189). . [ಬೆದೆ ಗಲಿ] ಗೋತ್ರದ ದೇವದತ್ತರ್ಗ್ಗೆ ಇತ್ತಾರ್‌ (ಎಳ. x೪1, ನಗ 0-3; 750); 
ಬೆದೆಗಾತಿ (ನಂ). ಬೆದೆಗಾರ್ತಿ ೨; ತಳವಾಅರಿದೆ ಬಂದರೆಂದು ಕಾತರಿಸಿ ಶ್ರೀ ಜನ್ನ ಕಲ್ಲ ನಿಳ್‌ಸಿ ಪನ್ನಿರ್ಕ್ಯಣ್ಣುಗ ಬೆದೆಮಣ್ಣೊಟ್ಟಾರ* (ಕ್ಕ 60- ೦೫% 
ಬೆಭೆಗಾತಿಯರನು ಬಿಟ್ಟಗಲುವ ವಿಟರುಗಳಿದೆಗೇಡನೇನ ಬಣ್ಣಿಸುವೆ | 85 ೬-೩ 7 305) ; ಉಪ್ಪಂ ಮಣರಿಯಂಳ್‌ ಅಯ್ದುಳ ಬೆದೆಮಣ್ಣು ಇದನಿಚ್ಚಿ 
ಪೋಸತ- 06-34). [ಬೆದೆ 4- - ಉತ್ತಿ) ಸುವಗೆ ಸಲ್ಲದು (ಕ್ಯೂಂ. ೧೯೪೬ ೦೫-೨೩; 807). [ಬೆದೆ |. ಮಣ್‌] 
ದೆಗಾರ್ತಿ (ನಾ). ೧. ಕಾಮೋದ್ರೇಕವುಳ್ಳವಳು. ೨. ಹಾದರಗಿತ್ತಿ ;| !ಬೆದೆಮತ್ತಲು (ನಾ). ಬಿತ್ತನೆಗೆ ಹದವಾಗಿರುವ ಭೂಮಿ 1 ಕೋಸಿಗರಾ 
ಜರೆ: “ಸಿಗೆ, ಜೋಡೆ. ಪಾಣ್ಬಿ, ಬೆದೆಗಾರ್ತಿ ಈ ೪ ಜಾರೆಗೆ ಪೆಸರ್‌” ಜಯಮೆಲ್ಲ ಎಮ್ಮೋನ್‌ ಗೋಸಾಸಿಮದಾರುಂ ಬೆದೆಮತ್ತ: ಇ ಪದಲ್ಲಾ 
(1. ೬೨-೩೩). ೩. ನಲ್ಲೆ; ಪ್ರೇಯಂಸಿ: ಬೆಳ್ವಟ್ಟೆಯಂ ಪೊದೆ ನಮುಂ ಕೊಟ್ಟೋನ್‌ (ಎಕ. ೪111, ಸೊಳೆಲ ೯0-4; 910]. 
ದೊಡಲಿಚಂ ತನ್ನ ಬೆದೆಗಾರ್ತಿಯ ಚೂಳಿಯ ಸಿಂಗರಕ್ಕೆಂದು ಸಮೆದು[| [ಬೆದೆ 4 ಮತ್ತಲು (ಎಮತ್ತರ್‌)] 
ಬೈಶಿಟ್ಟ ಕುಂದಣದ ಗೊಂಡೆಯೆನೆ (ನಾಕ. ೦೦೦-೨೬). ಬೆದೆಮೆಟ್ಟೆ (ನಾ). ಒಂದು ಊಗಿನ ಹೆಸರು: ಸಿಮ್ಮನಸೆರ ಕಿಳ್ಳಮ್ಮನ್ನ 
(ಬೆದೆಗಾಅ-- ತ್ರಿ (ಇತ್ತಿ) ಆಣ್ಮುಗಿಯ ರಟ್ಟಿಗನ್‌ ಬೆದೆಮೆಟ್ಟೆಯಾಲಮ್ಮಾನ್‌ |ಬಳ್ಳಿಗ್ಗಮಯ 
ಶಲ (ನಾ). ೧. ಬೀಜ ಬಿತ್ತಲು ಹದವಾದ ಕಾಲ: ನಿನ್ನ ಗಾಮುಣ್ಣನ್‌ (ಎಕ. ೪111, ಸೊರಂ- 00-08 ; 800). [? 7 


ಭಾಮಿಯೊಳ್‌ ಬೀಜಮಂ ಬಿತ್ತಿದೊಡೆ ಬೆಳೆ ಬಾಳ್ಕೆಗೆ ಕದನಕೈದುವ ವೇಳೆ| | ಬೆದೆಯಾಕಳ್‌ (ನಾ). ಕಾಮೋದ್ರೇಕಗೊಂಡಿರುವ ೨; ಬಾರಿ, 
ಬ!ಲ್ಲೆನಲವಂ ಮುಂದೆ ಬೆದೆಗಾಲಮಂಂಟಿಂದೊಡೆ (ಕೈನಿಕಾ- 00-09), | 45] ಬಂದಿರುವ ಆಕಳು; "ಪ್ರಚಂಡಿಯೆನೆ ಬೆದೆಯಾಳ್‌” (ಮಂಗಣ- 
ಪಿ] ಕಾಮೋದ್ರೇಕವಾದ ಕಾಲ: ಬೆದೆಗಾಲ-ಬೆದೆಯ ಕಾಲವನ್ನು ಒಳ್ಳೆ ೫೩-೬)- [ಬೆದೆ + ಆಕಳ] 


ಬೆದೆಯಾವು 


(ನಾ). ಇ ಬೆದೆಯಾಕಳ್‌ ; “ಅಚಂಡೀ, ಸುರತಾ...ಈ ೨ 
” (ಹಂಡು. ೪9-00೬): [ಬೆದೆ + ಆವು] 


ಬೆದೆವಡೆ (ಕ್ರ). ೧. ಬಿತ್ತನೆಗೆ ಯೋಗ್ಯವಾಗು ; ನಾಳೆ ಬಿತ್ತುವ 
ಬೆದೆವಡೆದ ಕೆಯಿ ಹುಳಹುದು (044. ೬೦-೦೭). ೨. ಉತ್ಸಾಹಗೊಳ್ಳು : 
ಕೋರೇರ) ನೇದಾರೊ ಕೊಡಮುಕ್ಕ ನೂತಾರೊ ಬೆಳ್ಳಿಕಡ್ಡಿಲಿ ಬೆದೆವಡೆದು 
ನೇದಾರ್ಕೋ ಸ್ವಾಮಿ ರೇವಯ್ನ ಯುಸಿ ಕಂತೆ (ತೊಡ. ೩6)- 
[ ಬೆದೆ + ಪಡೆ] 
ಬೆಡೆವಾವ್ರ ನಾ). ತಳುಕು ಹಾಕಿಕೊಂಡಿರುವ ಹಾವು; ಎಣೆಹಾವು: 


ತವಕದಿನಫ್ಸಿ ತಲ್ಲಣದೆ ಚುಂಬಿಸಿ ನಿಲ್ಲದೆ ಕೂಡಿ ತೋಡಗಲ್ಲೂವ ದಿವಸಾವಸಾನ 


ಸಮಯ! 
ಮಳುದಗತ್ತಲೆ ಪೊರ್ದಿದ 


ಕನಲ್ಮುರಿದೇಬ್ವ 


ಪೋ 


ಸಂಜೆ ಪೊನ್ನುವ ತಮಮತ್ತಮಿತ್ತ 
'ಬಿಲೊಳ್‌ ಮಿಡುಂಕುವ ಬೆದೆವಾವಿ (೫೫. 


ಬೆಣಿವಾಲ್ಮಿ ಬೆಳುಗಾವಿ] ನಂತಗಲಲಾಜದಗಲ್ಲುವು ಜಕ್ಕವಕ್ಕಿಗಳ (ಹಲ್ಲು. 


6-36; 


ನಂಫ್ಯ. ೩-೭೦ ನೋ). [ಬೆದೆ + ಪಾವ] 


ಬೆದೆವೆರಸು |(ಕ್ರಿ). ಕಾಮಾತುರತೆಯಿಂದ ಕೂಡು ; ಕಾಮೋದ್ರೇಕ 
ಗೊಳ್ಳು]: ಎಡೆವಿಡದೆ ಬೆದೆವೆರಸಿದ ಕುರರಕೂಜಿತಂಗಳಂತೊಗೆವ ಸರಳ 
ಮೊಲ್‌ಪಭೊಳಂ ಕೂಡೆ ವಿಂಧ್ಯಾಟವಿಯೆಲ್ಲಂ ಪ್ರಚಿತಮಾದಂತಾಗೆ 
(nag oo). [ಬೆದೆ 4 ಬೆರಸು (< ಬೆರೆಯಿಸು) 7 

ಬೆದೆಪೋಗು] (ಕ್ರಿ). ಕಾಮೋದ್ರೇಕಗೊಳ್ಳು : ಇರುಳೊಳೆ;ಕಾಂತವಾಗಿರ್ದು 
ದಪ [8380. ಯಾದ] ಸವಣನಡುಹುಳ್ಳ ಕಂತಿಯನವಚಿಕೊಂಡು 
(ಸೋಶುತ| ೪-೪3) [ಬೆದೆ + ಪೋಗ್ಕು («ಎ ಪೋ) 


ಬೆದ್ದಲ್‌, 


ಜಿದ್ದಲೆ, 


ಜಲು, ಬೆಜ್ಜಲ್ಯು, ಬೆದಲ, ಬೆದಲು; ಬೆದ್ದಲು. 
ಬೆರ್ದಲೆ, ಬೆಬ್ಬಿಲೆ, ಬೆಟ್ತಿಲೆ (ನಾ). ಮಳೆಯ ನೀರಿನಿಂದ 


ಮಾತ್ರ ಭೆಳೆ ಬೆಳೆಯುವ ಭೂಮಿ ; ಹೊಲ: ಕಾಡಾರಂಬ; ಬಿ:ಡಿನ 
ದಕ್ಷಿಣದ |ಕೊಳದೊಳಗೆ ಬೆದ್ದಲ ಕಮ್ಮ ೫೦ (63. ೪, 0೯-0೪; 1182)- 


ಬೆಜಲು | ಬೀಜವರಿ ಖಂಡುಗ ಬೆಜಲು (ಏಳ. 3%. ತನ್ಮತ- ೦೬-೧೪ ; 1461)- 


ಬೆಜ್ಜಲ್ಕು : ಚತುಃಶೀಮೆವಳಗೆ ವುಳ್ಳ ಗದ್ದೆ ಬೆಜ್ನಲು ತೋಟ 
ತುಡಿಕೆ (14. 1೪, ತಾರುಂ. 3೬6-೨೪ ; 1397); ಗದ್ದೆ ಬೆಜ್ಜಲು ತೋಟ 
ತುಡಿಕೆ |ಕಾಲುವಳಿ (8932-35-11, ೬೧0-೯; 152). ಬೆದಲ್‌: 


ದೊಳಂ 
ನೂಯಿ 


ತುಡಿಕಿ 
ಕೊಟ್ಟಿ 


004-04 


1185) 


೦೯೩3, 


30-3೨4 


ale ಬೆದಲ ಧಾನ್ಯಮಂ ಧರೆ ಸುಖದಿಂದುಬಳದುದು ಕಾರ್ಗಾಲ 


ಕೈ 
ಮುಗುಬ 


ಕೊಟ್ಟ! 
ಬೆದ್ದಲು 
ಒರ್ಮ್ಮ್ಯತ್ವರ್‌ ಬೆದ್ದಲೆ (ಸ್ಯ60- ೧೯೪೩, ೦೧. 
ಮತ್ತರ್‌ 
ಆರೆಯ 
ಬೆದ್ದಲೆ 


ಗದ್ದೆಕ 
bie ಗಪೊರ್ವಕಂ ಮಾಡಿ ಬಿಟ್ಟ ಬೆರ್ದ್ವಲೆ ಮತ್ತ ೫ (೫. ಸ1 


ಬೆದಲು : ಕೆಣಿಿಯ ಕೆಲಗೆ ಬೆದಲು 
ಬ (ಎ೪: ೪, ಕತೂರು. 3-೨೦ ; 110) ; ಗದ್ದೆ ಬೆದಲು ತೊ;ಟ 
ಸಂ: ೦೯೪೬ ೨೯-೦೦ ; 1530). ಭೆದ್ದಲು : ಆ ನಾಡು ನೆಟು 
ನಗಳಿಂದೊಳಗಣ ಬೆದ್ದಲ್ಲು (ಬಕ. ೫1, ತತ್ರರಂ- 0೨-34 ; 1040); 

ಎ ಕಟ್ಟೆಯನು. ಗದ್ದೆಯಾ ಬಟಾಯ ಬೆದ್ದಲು ಸಹಿತ - . - 
(ಮ್ಮ, ೦೯೪೦, ೨-೪; 1300) ; ಚತುಃಸ್ಸೀಮೆಯೊಳಗಾದ ಗದ್ದೆ 
ಕಟ್ಟೆ ಕಾಲುವೆ. (ಎಕ. ೪, ಶಾಸಕ 2-0 ; 156). ಬೆದ್ದಲೆ : 
ಗಳೆಯ 
೩ ಬೆದ್ದಲೆ ಮತ್ತರ್‌ ೫ (ಎಕ. ೪11, ೨೫೦. ೨೦-೦೫; 1033) ; 
ಕೆಜ!ಯುವಂಂ ಆ ಕೆಜೆಯ ಮೂಡಣ ದೆಸೆಯಲು ಖಂಡುಗ 
(ಕ. 11, 060--69 ; 1199). ಬೆರ್ದಲೆ : ಗೊರವಂಗೆ ಬಟ್ಟ 
ಕೊ ಬೆರ್ದ್ಹಲೆ ಮತ್ತ ೧ (ಎಳ. 31, ಹೊಳಲ್ಲಿ, ೩೫-06 ; 1061) ; 


ಲ್ಕಕು- ಶಂ- ೩-೩೭)- 


ನಡು ಶತ) ; 


|; 3054) ; ಬೆಕ್ಕನ ಕೆಜಿಯ ಬೆರ್ದಲೆಯುಂ (ಎಕ. 11, ೩೪-೩೯ ನ 
ಜ್ಞ ಕೇತು ಲೆ: ಏರಿಯಿಂ ಮೂಡ ಬೆಬ್ಬಲೆ ಮತ್ತರೊನ್ನು (ರೊಂಕಠಾ, 

ಕೆರೆನ್ನೂರ್‌, ೨೯-೧೦ ; 993) ; ಬೆಬ್ಬಿಲೆ ಮತ್ತ ೪ (ಎಕ. ಸಃ, ರಾವಣ. 
; 3945) ; ದೇ[ಗು]ಲಕ್ಕೆ ಬೆಚ್ಚಿಲೆ ಮತ್ತರು (೩6. ೪1, ಕತೂರು- 


ಜೆನ್‌ 


0೩೬೦-೦೬ ; 1093): ಡಿಜಿಟ್‌ ಲೆ: ಕಲುಕುಟಿಗ ಮಾಣಿಕಾಚಾರಿಗೆ 


ಳಗ 
ಜೆದೆಗಬಕ್ಸಿಯು ಬೆಬಸ್ಕಿಲೆ ಮತ್ತರು ಎರಡು (ಇ: 1x-i, ip ನ 
1083) ; ಗಬಿಕ್ಸಿ ಮತ್ತಲು ೨ ಬೆಟ್ತಿಲೆ ಮತ್ತಲು ೪ (೪. v1, ino. 


34-00 ; 7) 
ಬೆದ್ದಲು " ಬೆದ್ದಲ್‌' ನೋ. 
ಬೆದ್ದಲುಕಂದಾಯ * ಬೆದ್ದಲುಗಂದಾಯ' ನೋ. 


ಬೆದ್ದಲುಗಂದಾಯ, ಬೆದ್ದಲುಕಂದಾಯ (ನಾ). pa 


ವಿಧಿಸುವ ತತೆರಿಗೆ,--ಕಂದಾಯ : ಗದ್ದೆಕರ ಬೆದ್ದಲುಗ 
ಕಾಡಾರಂಬ ಮನೆದೆರಿಗೆ (669. 0೫೫-೬). ಬೆದ್ದಲುಕಂದಾಯ:: ನಿ: 


ಮಿಗೆ 
ಬಾಯ 


ನೆಯ 
ಮೇರೆಗೆ ಅರಮನೆಗೆ ಬೆದ್ದಲುಕಂದಾಯವನ್ನು ನ 


ಮಾಡಿಸಿದರು (ನೂಹಾನಂ. 1, ೦೦೪). 


[ ಬೆದ್ದಲು (< ಜೆದ್ದಲ”) - ಕಂದಾಯ] | 


ಬೆದ್ದಲುಗಳೆ, ಬೆದ್ದಲೆಗಳೆ-(ನಾ). ಬೆವ್ದಲು ಭೂಮಿಯನ್ನು ಅ' 
ಅಳತೆಕೋಲು : ಹಿಂದು ಶಾಸನದಲ್ಲಿ " ಗದ್ದೆಗಳೆ * ಮತ್ತು ಬೆ 
ಗಳನ್ನು ಬೇರೆ ಬೇರೆಯಾಗಿ ಹೇಳಿದೆ (108. 4). ಬೆದ್ದ 


ವ 
ಲುಗಳಿ 


ತಳವೃತ್ತಿ ಗದ್ದೆಗಳೆಯ ಮತ್ತಲು ಮೂಜು ಬೆದ್ದಲೆಗಳೆಯ ಮತ್ತಲಾಜು 


(ಎಕ. ೫11, sss: 9-೭೦ ; 1102) - 
[ ಬೆದ್ದಲು (- ಬೆದ್ದಲ್‌) 4 ಗಳೆ (ಗಟ್‌) ] 
ಬೆದ್ದಲುಪೈರು (ನಾ). ಹೊಲದ ಬೆಳೆ ; ಕುಷ್ಕಿ ಪೈರಂ : ನೀರು 
ವರ್ಷ ಆ ಭೂಮಿಯಲ್ಲಿ ಬೆದ್ದಲುಪೈರು ಮಾಡಿಕೊಂಡು, ನು 
ಮೇರೆಗೆ ಅರಮನೆಗೆ ಬೆದ್ದಲುಕಂದಾಯವನ್ನು ಕೊಡುವಂತೆಯೂ; 
ಮಾಡಿಸಿದರು (ನುಶನಂ- 1 ೦೦೪). 
[ ಬೆದ್ದೆಲು (-ಆ ಬೆದ್ದಲ್‌) _.. ಪೈರು ( ಪಯಿರ್‌)] 
ಬೆದ್ದಲುಬೇಸಾಯ (ನಾ). ಕುಷ್ಕಿ ವ್ಯವಸಾಯ ; ಕಾಡಾರಂಬ 


ಬಾರದ 
ಧನೆಯ 
ಪೃರ್ಷೆ 


2 ಇನ್ನು 


ಆಡೇನಹಳ್ಳಿಯ ವಿಚಾರ, ಅದು ಕುಗ್ರ್ರಮ, ಎಲ್ಲಾ ಬೆದಲುಬಸಾಯ 


(ತನ್ನೂಕು- 0೩೦) - 
[ ಬೆದ್ದಲು (< ಬೆದ್ದಲ್‌) 4 ಬೇಸಾಯ (< ಬೆವಸಾಯ) 
ಬೆದ್ದಲೆ "ಬೆದ್ದಲ್‌' ನೋ: | 
ಜೆದ್ದಲೆಗಳೆ “ಬೆದ್ದಲುಗಳೆ' ನೋ. | 


30|ಬೆದ್ದುಗೊಂದೆ (ನಾ). ಒಂದು ಊರಿನ ಹೆಸರು ; ಶ್ರಿ:ವೀರನೊಳಮ್ಬಾಧಿ 


ರುಜರಾಜಪರಮೇಶ್ವರ ಬೆದ್ದು. ಗೊನ್ನೆಯ ಕೇಕಿಯ ಕಟ್ಟೆಪ್ಪನ್ನು 

Ix-i, 0೭-೬॥ 9ನೆಯ 18), [? + ಗೊಂದೈ (ಕುಂದ್ಕ) 
ಬೆದ್ದೊಜಿಕಿಗರೆ (ನು). ಒಂದು ಊರಿನ ಹೆಸರು ; ಶ್ರೀಮಃ 

ಬೆದ್ದೊಟಕಿಗರೆಯನಾಳುತ್ತಿರೆ (ಇ6. ೪1, ೦೦೨-6; 7777). 
ಬೆನ್‌, ಬೆಂ,, ಬೆನು, ಬೆನ್ನು (ನಾ). ೧. ಕುತ್ತಿಗೆಯಿಂದ 


[§ 


ಟಿಪ 
ವರೆಗಿನ ಶರೀರದ ಹಿಂಭಾಗ : “ಪೃಷ್ಠಂ. ಪ್ಯಾ [i 


(ಹರಾಯು- ೬-೩೬೪) ; ಪಚ್ಚು ಪರಿಕಲಿಸಿ ಬೆನ್ನಂ. ಮುಚ್ಚಿ 
(ಕಾನ್ಮತಾ- ೯೬೬ ಕೂರ್ರಕು; ದೇವತೆ ನವಿಲ ಶೂಪಿಂಿಂದೆತ್ತಿ 
ಬೆನ್ನೊಳಿಟ್ಟು ೬.೬ ೬ ಲತಾನೂಂಟಪದೊಳಿರಿಸಿ ಪೋದೊಡೆ. 
006-9); ಪಡೆಯ ಪೊಟ್‌ಗಗಿದು ಶೇಷಂ ಪೆಡೆಗಳನುಡುಗು! 
ಬೊದಿಲ್ಲಿನೆ ಬಿಟ್ಟಿತ್ತಡಿಗಿಡೆ ಕೂರ್ಮನ ಬೆನ್ನಂದೊಡೆದು ಸಿ; 
ನುಚ್ಚುನೂಜಿಪ್ಪಿನೆಗಂ (ಶುಕಃಾ. ೦೦-೬೦). ಬೆಂ: ೨. ಹಿ 
ಹಿಂಭಃಗ: "ಬೆಂಗಾಣಿಸು". 
೧. ಸುರುಳ್ಹ ತನು ನಳಿತ ಬೆನು ಜೋಲ್ವ್ಯಪುರ್ವಿಂದೆಸೆಯೆ (4ರ. ರೇ. 


(1a. 


ಮುಡಿ 
ಕೊಂಡು 
ಡ್ಮಳಾ, 
ಮೆಳೆ. 
ರೊಡನೆ. 
ದುಗಡೆ; 


'ಬೆಂಗಾಪು', 'ಬೆಂಗಾವಲ್‌” ಪರ್ಣ, ಬೆನು: 


೩೦-೦೬), 


ಬೆನ್ನು: ೧. ಹಭು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗಡೆ ಮುನ್ನ 


« « ಪೂಜಿಸು ನಮ್ಮಕೂಡಲಸಂಗಮದೇವನೆ (846. ೦೬೦); ಮಸ 


ುಬಿದೆಲ್ಲಂ 


ಬೆನಕ 


ಕಣ್ಣು | ಬೆನ್ನೆಲ್ಲಂ ಮುಡಿ. ಉರವೆಲ್ಲಂ ಮೊಲೆ (ನಂಂರ. ೪.೩೬); ಎದೆಯ 
ಲೌಕದೆ ಬಾಣ ಬೆನ್ನಲಿ ತುದಿಮೊನೆಯ ತೋಜಾದವು (ಕುಣ್ಕಾಕ- ೧೦-೩೪)- 
ಟದ ನಾಲ್ಕು ಪರಿಸರಗಳೂ (ಬೆನ್ನು, ಮೇಲಂಚು, ಮುನ್ನಂಚು 
ಕೆಳಅಂಚು) ಕ್ರಮವಾಗಿ ಸ್ವಲ್ಪ ಸ್ವಲ್ಪ ವಿಶಾಲವಾಗಿರಬೇಕು 
(ಮುದ್ರಕ. ೩೪). 


ವರ್‌, ಬೆಂಗೆಬರ್‌ ಬೆನ್ನನ್ನು. ಹತ್ತು: ವಿಜಯಪರ್ವತ 


ತ-ಟ ತೈ). ಬೆಂಗೆವಾಯ್‌, ಬೆಂಗೆಹಾಯ್‌-ಬೆಂಗೆವರ್‌ : ಮದಾಂಧ 
ಗಂಧಸಿಧಧುರಮಪ್ಪ ಪಟ್ಟವರ್ಧನದ ಬೆಂಗೆವಾಯ್ದು . , , ಭಯಮಜ: 


(ಕುತ್ತಾರ್‌ ೦೮-೩೪). ಬೆನ್ನಂಪತ್ತಿಸು - ಹಿಂಬಾಲಿಸು: 
ನ: ಚೋಳೋರ್ವ್ವಿಯಂ ನಿಂನಂತಾರೊಳಪೊಕ್ಕು ಸಾಧಿಸಿದ 
'ಂಡೇಶೆನಂ ಶೌರ್ಯ್ಯದಿಂ ಬೆಂನಂಪತ್ತಿಸಿ ಸೋವಿದೇವಘಟೆಯಂ 
* (ow. vn (x), ಪಾಗತುಂ" ೦೬೩-೩೦; 1220). ಬೆನ್ನೆಂಪತ್ತು 
ಗೆ ಅಂಟಿಕೊಳ್ಳು: ಬೇತಾಳನ ಬಸಿಟಂತೆ ಬೆನ್ನಂ. ಪತ್ತಿದ ಬಸಿಟುಂ 


ಬೆನ್ನಡಿಹೋಗು ಎ ಬೆನ್ನಟ್ಟಿ ಹೋಗಂ: ಆ ವಾಲೆಕಾರ 
ಡು ಆ ರಾಜರ ಬೆನ್ನಡಿಹೋಗಿ ಹಿಡಿಯುವಷ್ಟರಲ್ಲಿ (೫ಕೀಂದ್ರ. 
ಬೆನ್ನಾಗುಎ೧. ಊರೆಯಾಗು ; ಆಧಾರವಾಗು ;. "ಆಶ್ರಯ 


ಬೆನ್ನಚಪ್ಪರಿಸು ಎ. 
ಹಿಸು; ಹುರಿದುಂಬಿಸು;; ಬೆನ್ನು ತಟ್ಟು: ಬೆನ್ನು ಚಪ್ಪರಿಸಿದರೆ 
ಬೆನ್ನುತಟ್ಟು- 


ಲ್ಲಿ! 


ಬೆನ್ನಚ್ಛಪ್ಪರಿಸಂ : ಅನುವಾದಕಾರ್ಯ ವಿಳಂಬವಾಗದುತೆ ಲೇಖಕರ 
ಬೆನ್ನು ತೆಟ್ಟಿದರು (ರೃಠ್ಮ ಕೋ- ೪1, ಸುಖ೫ರಕರ ನಾತು); ಸಂಶೋಪದಿಂದ 


ನಗಿ ಅವನ ಬೆನ್ನು ತಟ್ಟುವಂತಾಯಿತು (ಕಾರಿತು. 0೩೬) - ಬೆನ್ನು 
= ವಿಮುಖವಾಗು : ನೀನು ನನ್ನ ವಿವೇಕದ ಮಾತುಗಳಿಗೆ ಕಿವ 
"ದೆ... ನನ್ನ ಕಡೆಗೆ ಬೆನ್ನು ತಿರುಗಿಸಿದೆ (ಕೂಸ. ೦೦). 
ರಿಸು-ಬೆನ್ನು ತಿರುಗಿಸು : ಅವರು ಯುದ್ಧದಲ್ಲಿ ಶತ್ರುಗಳಿಗೆ 
ಬೆನ್ನುತ್ಫೋರಿಸದ ಕಲಿಗಳೂ, ಅಭಿಮಾನಧನರೂ ಆಗಿದ್ದಾರೆ (ಕಶಪು- ೫-೭೪). 
ಶತ್ರುವಿಗೆ ಬೆನ್ನುತೋರಲಿಲ್ಲ 
ಜಿನ್ನುಹಾಕು- ಹಿಂದಿರುಗು; ಮರಳು: ಹರಿದಾಸರು 
ಬೆನ್ನುಹಾಕಿದರು (ಕಾತೇಂ.. ೦೯): ವಾಗ್ದೇವಿಯು 
ಶ್ನೆ ಹಾಳುಗಲೆಂದು ಬೆನ್ನು ಹಾಕಿ ನಡೆದಳು (ನಾಗ್ಮೇಂ- ೧೪೦): 
ಕೋತಿಗಳು ಒಂದನ್ನೊಂದು ಬೆನ್ನು 
ತ್ತಿವೆ, ಹೊಡೆದಾಡುತ್ತಿವೆ. (ಕಕ್ತರೂ, 0), 
ತಮಿ. ಜೆನ್‌, ವೆರಿನ್‌; ತುಳು. ಬೆರಿ; ಕೊಡ. ಬೇ; ತೆಲು. 
ನ್ನ ಕೋತ, ಕೋಲಾ. ವೆನ್‌; ನಾಯ್ಕ. ವೆಂಕ] 
(ನಾ). ೧. ಗಣಪತಿ ; ವಿನಾಯಕ ; “ಹೇರಂಬ... 
ವಿನಾಯ, ವಿಫ್ನರುಜಃ ಈ ೯ ಬೆನಕನ ವೆಸರ್‌” (ಕಣಯ. ೪-೦೪); 


೬೫೭೭ 


15 


20 


95 


40 


46 


ಬೆನ್ನನೆ 
ತಾಂ ತಿರಿವ ಗೊರವಿ ಬೆನಕನುಮಂ ತಿರಿಯಿಪಳೆಂಬ ತೆಜಿದೆ (pi 5-040, 
ಸಗಣಿಯ ಬೆನಕಂಗೆ ಸಂಪಗೆಯರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಅದಅ 


ಗಂಜಳ ಬಿಡದಣ್ಣ (೫85- ಇ). ೨. ಗುಂಡಾದ ಕಲ್ಲು; ಗಾ 
“ಬೆನಕ-ಗುಂಡಕಲ್ಲು.ಗಣೇಶ, ಒಂದು ಸಕ್ಕರೆಯ ತಿನಿಸು” (೫ನ 


ಹೊಳೆಗಳೊಳಗಿನ  ಬೆನಕಗಳು ಹ್ಯಾಗೆ ದುಂಡಾಗಿರುತ್ತವೆ | ನೋಡಿರಿ 
(ಸ0ಬಂ2: 9-060); ತೀರದ ಬೆನಕಗಳ ಹುಸಿಗೆಯ ಮೇಲೆ | ಮೈಚಾಚಿ 


ಒರೆಗಿದಳು (ಕ್ಕ. ೩). ೩. ಒಂದು ಬಗೆಯ ಸಿಹಿತಿಂಡಿ :| ಚೊಕ್ಕಟ 
ವಾದಂತ ಬೆಂಡು ಬೆನಕ ಬರ್ಪೆ ತುಕ್ಕಡಿ ಕಲ್ಯಾಣಶಾವಿಗಳು ( 
ಬೆನವ : ೧. ಹಟ್ಟಿಯ ಹೊಳಗೆ ಬೆನವನ ಪೂಜೆಯ 
ತಿಪ್ಪೆಯೊಳಗೆ ಬಿಟ್ಟಂತಾಯಿತ್ತು (ತನ್ನನೆ. ಕ. ೦೦೪-೨೩೦); 
ದೇವರ ಹೆಮ್ಮಗನಪ್ಪ ತೊಟಕಗಲ ಬೆನವಂಗೆ ಶರಣೆಂಬೆ 
6-8); ಮದಲು ನೆನೆದವೆ. ಸ್ವಾಮಿ ಲಿಂಗನ ಸನುಮತ ಶಿವಗಂ; 
(ನಾರ: ೬): [ಇ ಸಂ. ವಿನಾಯಕ./ ತುಳು. ಬೆನಕೆ] 
ಬೆನವ “ಬೆನಕ' ನೋ. 
ಬೆನವಯ (ನಾ). ಒಬ್ಬಾತನ ಹೆಸರು: ಕುದೊಡೆ ಆತನ! ತಮ್ಮಂ 
ಬೆನವಯ ಸಗ್ಗಿಯಾದಂ (ನೀಂ: ೦೯೨೬, ೬೩-೪: 9ನೆಯ ಶತ). 
[ಬೆನವ (ವ ಬೆನಕ) 4 ಅಯ್ಯ (ಎಅಯ್ಯ)] 
ಬೆನು 'ಬೆನ್‌' ನೋ. 
ಬೆನೆಯಿತವುರ (ನಾ). ಒಂದು ಊರಿನ ಹೆಸರು; ಬೆಳ್ಟೊಲ 
ವಿಷಯಾಭ್ಯನ್ನರ(ರೇ) ಬೆನೆಯಿತವುರಂ ಅಣ್ಣಿಗೆಟಕಿ (ಇಲ್ಲ vir, |3೨0-36; 
658)- [<ಸಂ. ವಿನಯಾದಿತ್ಮಪುರ] 
ಬೆನ್ನಲ್ಲಿ, ಬೆಂಗಲ್ಲಿ (ನಾ). (ಬೇಟೆ ಮುಂತಾದ ಸಂದರ್ಭಗಳಲ್ಲಿ] ಬೆನ್ನಿಗೆ 
ಕಟ್ಟಿಕೊಳ್ಳುವ ಚೀಲ ; ಬೆನ್ನಿನ ಚೀಲ: ಪದವಿರ್ಲ ಕೂರಂಬು ॥ 
ಕೆಯ್‌ಪೊಡೆ ಗುಳಂ . , , ಬಡಿಕೋಲ್ಲಳೊಪ್ಪೆ ಜವದಿ 
ಧೀವರರ್‌ (ಕಂ50. 4-34) ಬೆಂಗಲ್ಲಿ: ಬಡಿಕೋಲು ಜಾಯಿ 


ಗೊಂಚಿಯು ಸರಳ್ಗಳ ಹಿಡಿದು, . , ಬೇಂಟೆಯಾಡುತ್ತಿರ್ದರು| (ಕಾಶ. 
0೭-೬೭) - [ಬೆನ್‌ + ಕಲ್ಲಿ] 
ಬೆನ್ನಂಟು (ಕ್ರಿ). ಹಿಂದೆಹೋಗು; ಹಿಂಬಾಲಿಸು ; ಬೆನ್ನುಹತ್ತು : 
ಲಕ್ಷ್ಮಣದೇವಗಾಣತಿಯಿತ್ತು. ನಾಂ ಬೆನ್ನಂಟಿ ಹರಿಣವನು 
8-3-೭೨); ಎನ್ನಿಂ ಛಿಕೃತೆಯಾಗಿ ತನ್ನ ಜನೆಮಂ ಬೆನ್ನಯಟಲುದ್ಯುಕ್ಕೆ 
ಯಪ್ಪನ್ನಂ ನಿಲ್ಲೆಲಗೇ ಎನುತ್ತೆ ಗುರುಶಿಷ್ಠಂ ಕೋಪದಿ 
(೫ಳತ. 61-0೪೦). [ಬೆನ್ನು («ಎ ಬೆನ್‌) + ಅಂಟ್ಮು| 
ಬೆನ್ನಟ್ಟು (ಕ್ರಿ). = ಬೆನ್ನಂಟಂ: “ಬೆನ್ನಟ್ಟೆನಲು ತಗುಳು 
(1050- 340); ಕಣ್ಣಿಡೆ ಬೆನ್ನಟ್ಟಿದನಂತು ನಮ್ಮ ಹರಿಗು | 
90-08): ಬೆನ್ನಟ್ಟಿ ಪಾರ್ಥಕುಮಾರ ಸದೆದನು ವೈರಿಮ್ಮ 
(ಕುಡ್ಮಾರ್ರೋ,. 3-೬೪). [ಬೆನ್‌ 4 ಅಟ್ಟು] 


ಬೆನ್ನಡಗು (ನಾ). ಬೆನ್ನಿನ ಮಾಂಸ: ಮುನ್ನ ಮಧುಕೈಟಭರನಾ ಹರಿ 
ಭಿನ್ನವಿಲ್ಲದೆ. ಕೊಲ್ಲಲವದಿರ ಬೆನ್ನಡಗನೇ ನೀರಲೊರಸಲಿಕಾಯ್ಬು ಮೇದಿ 
ನಿಯಂ (ಸಂಳೆಶೆ. ೫-೨೬): [ಬೆನ್ನು ( ಬೆನ್‌) 4 ಆಡಗು 
ಬೆನ್ನಡರು (ಕ್ರಿ). ಬೆನ್ನಿನ ಮೇಲೆ ಹತ್ತು; ಸವಾರಿ ಮಾಡು : ಬಂಥೆನಾಗಸ 
ವಾರುವದ ಬೆನ್ನಡರಿದಾ ಗಜ ವಿಧಿಯ ವಶದಿಂದ (ಕೃಷ್ಣಾಕಾ- ೬-0). 
[ಬೆನ್ನು (ಇ ಬೆನ್‌) + ಅಡರ್ಕು («ಎ ಅಡರ್‌)) 
ಬೆನ್ನನೆ (ಅ). ೧. ಹಿಂದುಗಡೆ; ಹಿಂಭಾಗದಲ್ಲಿ: ಳಿಯ ಬೆನ್ನನೆ 


ಮೆಲ್ಲನೆ ಗದ್ಗದಸ್ವನಂ ಕಂಚುಕಿ ಬಂದು ಕಂಡನನುರಾಗದಿನಾ ವಂನ|ಜೇಂದ್ರ 
ಚಂದ್ರನಂ (ಉರಂಪೂ. 6); ಹೊನ್ನೆಯ ಮೊಲಡಿಯ ಬೆನ್ನನೆ 


ಸಃ 
ಸನ್ಮಾ 


ಬೆನ್ನಲೆ 


ಸ 

ಕೂಡಿತ್ತು. (6೮-711, ೨೦೪-೪೦5 10ನೆಯ ಶತ) 
ೂಡಲೆ; ಹಿಂದೆಯೇ : ಉನ್ನತಗುರುಶ್ರೀಪಾದಮಂ ಮರ್ಚಿ ಬೆನ್ನನೆ 
ತಿರೆ ಮೂರ್ಛೆವೋದನರಸಂ ವ್ಯಾಮೋಹಮೇಗೆಯ್ಯದೋ (ಆರ್ಥನೀ- 


ೈನೆಬರ್‌,. ಬೆನ್ನನೆಬರು. ಅನುಸರಿಸು; ಹಿಂದೆಯೇ 
ಬರು]: ನೀನುಮಗಲ್ಲೆಯಿನ್ನೆನಗೆ  ಪೇಲ್‌ ಪೆಜರಾರೆನಗಾಸೆ. 
ನಿನ್ನ; ನ್ಯಾನುಮಗಲ್ವೆನೇ ಕೆಳೆಯ ಬೆನ್ನನೆ ಬಂದಪೆಂ (ಕಂಕಣ: ೦೩-೩) 
ಮಿಂಚಿನ ಬಲಿಯ ಮೊಟಗುವೋಲ್‌ ಬೆನ್ನನೆ ಬಂದಳ್‌ (ಕಾಫ: ೭ 
ಬನಕೆ[ಶಂಖನು ಪೋಗುತಿರೆ ಮುತ್ತಿನ ಸರವು ಹಜ*ದೊಗಲು ತಾಂ 
ಬರು ನಿರ್ನಾಮಿಕನು ಬಿಡದಾಯ್ಡು ಕೊಳ: 
[ಬೆನ್‌ 4 - ಅನೆ] 

ಬೆನ್ನಲೆ ಕ್ರಿ) ಹಿಂಭಾಗದಲ್ಲಿ ತೂಗಾಡು. - ಒಲೆ: ಬಲಿದ ಮುಂಗೈ 
ಯ ಬಿರುದಿನೊಳುಲಿವ ಘಂಟೆಯ ಬೆನ್ನಲೆವ ಬತ್ತಳಿಕೆಗಳಲೈದಿತ್ತು 
ಳುಭಯಸೇನೆಯಲಿ (ಕುಠ್ಶಾಳೀ- ೪-00). [ಬೆನ್ನು (ಆ. ಬೆನ್‌) -ಅಲೈ) 


(ಸಾಳ್ಮಶಾ.- ೨೦-೭೨). 


ಬೆನ್ನಾನ್ಸ್‌ (ಕ್ರಿ). ಬೆನ್ನಿಗೆ ಏರಿಸಿಕೊಳ್ಳು: ಬೆನ್ನಿನಲ್ಲಿ ಹೊರು : ನಿಜವಾಗಿ 
ತೆರಳಟೇಕಾಯಿತಾದಡೆ ಜೀಯ ಬಿಜಮಾಡಿ ಬಿನ್ನಾಂತುಕೊಂಬೆ| 


[ಬೆನ್ನು (ಇ ಬೆನ್‌) * ಆನ) 
ಚೆನ್ನಿ (ಫಾ). [ಗಣಿತ] ಎರಡು ಎಂಬ ಸಂಖ್ಯೆಯ ಸಂಕೇತ: “ಜೆ, 
ದಂಪತಿ ಇಂಶಿನಿತುಂ ಏಿಕ್ಕೆ ಹೆಸರು” (ವೃತಶಾ- 
[7] 
ಜಿನ್ನಿಕ್ನ್ನ (ಕ್ರಿ): ೧. ಬೆನ್ನಿನ ಹಿಂದೆ ಇರುವಂತೆ ಮಾಡು : ತನ್ನ 
'ಬಲಫೊಂ ಬೆನ್ನಿಕ್ಕಿಕೊಂಡು ನಿಂದಾಗಳ್‌ (ಕಂತಿ. ೦೪-೬ ಐ); ನಿನ್ನಧಿಪನ 


ಗೈವೊರ್ಮೊದಲ್‌ ನಡೆಗೊಂಡೆಂ (045: 6-000). ೨. ಬೆನ್ನು 
ಇರಿಸು; ಹಿಮ್ಮೆಟ್ಟು : ಓಡಿದರು ರಿಪ್ರಿಭಟರು . ಬೆನ್ನಿಕ್ಕಿ 
ಲಕೆ (ರಗ. ೬-೦೦-3೦). ೩. ವಿಮುಖವಾಗು : ಭಾರತವನ್ನು 
ಗ ಕರ್ಣಾಟಕವಿಲ್ಲ ಎಂಬ ಸತ್ಯಕ್ಕೆ ಬೆನ್ನಿಕ್ಕದೆ' (ತತ್ರಸ್ಥ. & ಮುನ್ನುಂ). 
[ಬೆನ್‌ 4 ಇಕ್ಕು] 

(ನಾ). ಒಂದು ಬಗೆಯ ತೆರಿಗೆ: ಆ ಕೆಯ್ದೆ ಬೆನ್ನಿರ್ಕೆಯಿಲ್ಲ 
ರ್ಕೈೈಯೆಂದವಂ ಶ್ವಾನ ಗಾರ್ದ್ನೆಭ ಚಾಣ್ಣಾಳ[0] (೨. ಸ 
; 2939); ಇಪ್ಪತ್ತೆರಡು ಮತ್ತರ್ಕೆಯ್ಗೆ ಬೆನ್ನಿರ್ಕೆಯಿಲ್ಲವು (ಕ3- 1, 
[?] 

ಬೆನ್ನೀ (ಕ್ರಿ)- ೧. ಬೆನ್ನು ತಿರುಗಿಸು ; ಬೆನ್ನು ತೋರಿಸು ; ವಿಮುಖ 
ಎ: ದಿದ್ಯಪುರುಷನ ಹಸ್ತಪ್ರಹಾರಮೆಂಬ ಮುದ್ರಾಪೀಡೆಯಿಂ 
್ರಾಭಿಭೂತನಾಗಿ ಬೆನ್ನಿತ್ತೋಡಿದಂ (ತಠ್ಮಾಕಾ- ೩೭-0). ೨. ಪಲು 
; ಸೋತು ಓಡಿಹೋಗು : ನಿನ್ನ ತಮ್ಮನ ಕೆನ್ನೆತ್ತರ 
ಖವಲ್ಲಿ ಭಯದಿಂದಳ್ಳುತ್ತೆ ಬೆನ್ನಿತ್ತುದಂ ನೆನೆ (ಗಣಯ. ೭-೩೪): 
ಂಗಂಡ ಸುಯೋಧನಪ್ರಭೃತಿಗಳ್‌ ನ್ಲಾಂತು ಬೆನ್ನಿತ್ತವೊಲ್‌ 
. 3೫, ಇತ್ರರು. ೦೩-೨೨; 1154 1); ಖೇಡರಸು ಬೆನ್ನೀಯೆ ನೆತ್ತಿಯ 


(ಕುಪ್ಮಾಕ- ೧೦-೦೦). 
“ಬಿಸುನೀರ್‌' ನೋ. 
ಬೆನ್ನೀಥು "ಬಿಸುನೀರ್‌' ನೋ. 
(ನಾ). ಬೆನ್ನು ತೋರಿಸುವಿಕೆ ; ಓಟ : ಪಲಾಯನ: “ಪೊಜ 
'ಂದು ಬೆನ್ನೀಹಂ” (ಕಮದ. ನ. ಶಂ. ೩೬೪). [ಬೆನ್‌ 4-ಈಹೃ] 
"ಬೆನ್‌ ನೋ: 


[ಬೆನ್‌ + ಈ] 


೬೫೭೮ 


10 


15 


ಕಟ್‌ಪುವೆನೊಲವಿಂ ಕನ್ನೆ ನಡೆಯೆಂದು ಸತಿಯಂ ಬೆನ್ನಿಕ್ಕಿ| 


25 


ಬೆನ್ನೆಲುವು 


ಬೆನ್ನುಕಟ್ಟು (ಕ್ರಿ). ೧. ಹಿಂಬಾಲಿಸು ; ಅನುಸರಿಸು : ಗುಡಿಗೆ ಕರೆಯೋ 
ವಾಗ ಒಲ್ಲೆ ಅಂತೇಕನಬೇಕೆಂದು ನಾನೂ ಅವನ ಬೆನ್ನುಕಟ್ಟೆದೆ (ಮೋಗು. 
ಊ)- ೨. ಪಕ್ಷವಹಿಸಂ ; ಬೆಂಬಲವಾಗು ; ಸಮರ್ಥಿಸು : ಆಕೆ 
ಮಗನ ಬೆನ್ನುಕಟ್ಟೆದಳು (ಶ್ರೀವೂಕ್ರ- ೨೪೬); ನಾನು ಯಾವಾಗಲೂ ನಿರ್ಬಲರ 
ಬೆನ್ನುಕಟ್ಟುತ್ತೇನೆ  (80ನ್ನಾ. ೪); ನೀನು ಬೆನ್ನುಕಟ್ಟುವ ಬದಿ 
ಯಾವುದು? (೫೨೦: ಟಿ. [ಬೆನ್ನು (ಬೆನ್‌). 4 ಕಟ್ಟು) 

ಬೆನು ಕೊಡು 'ಬೆಂಗೊಡು' ನೋ, 

ಬೆನ್ನುಗಾವಲು :ಬೆಂಗಾವಲ್‌' ನೋ. 

ಬೆನ್ನುಡಬ್ಬೆ (ನಾ). ಸೀಳಿರುವ ಬಿದಿರಿನ ಮೇಲು ಭಾಗ: (೪). 

[ಬೆನ್ನು (ಬೆನ್‌) 4 ಡಬ್ಬೈ (-ದಬ್ಬೈ)] 

ಬೆನ್ನುಫಣಿ (ನಾ). ಬೆನ್ನಿನಲ್ಲಿ ಏಳುವ ಕುರು: ಶ್ರೀರಂಗರಾಯರಿಗೆ 
ಬೆನ್ನುಫಣಿ ಎಂಬ ವ್ರಣಜಾಡ್ಯವು ಸಂಭವಿಸಿ ಬದುಕುವುದು ಅಸಾಧ್ಯ ವೆಂದು 
ತೋರಿತು (ಮೈಪಾಸ್ತು. 036). [ಬೆನ್ನು(-ಆಬೆನ್‌) -- ಫಣಿ] 

ಬೆನ್ನುಬಲ “ಬೆಂಬಲ” ನೋ. 

ಬೆನ್ನುಬೀಳು "ಬೆಂಬೀಬಿ”' ನೋ. 

ಬೆನ್ನುಮೂಳೆ (ನಾ). ೧. ಬೆನ್ನಿನ'ಎಲುಬು ; ಕಶೇರು: “ ತ್ರಿಕಂ. ಪೃಷ್ಠ 
ವಂಶಂಧರೇ, ಬೆನ್ನುಮೂಳೆಗೆ ಬುಡ, ಬೆನ್ನೆಲುವಿನ ಕೆಳಗಡೆ” (ಸ0೪್ಕಿಂತಿ- ೦೯೦). 
೨. (ಆಲಂ) ಆಧಾರ : ಹಳ್ಳಿಗಳೇ ಬೆನ್ನುಮೂಳೆಯಾದ ನಮ್ಮ ರಾಷ್ಟ್ರವು 
ಪ್ರಗತಿಯಾಗಬೇಕಾದರೆ ಮೊದಲು ಹಳ್ಳಿಗಳು ಪ್ರಗತಿಯನ್ನು ಹೊಂದ 
ಬೇಕಲ್ಲವೇ? (ಕನ್ನಶ್ನಾ ೪೦). [ಬೆನ್ನು (ಬೆನ್‌) 4- ಮೂಳೆ) 

ಬೆನ್ನುರಿ, ಬೆಚ್ಚುರಿ (ನಾ). ಅತಿ ಬಿಸಿಯಾದ ಉರಿ : ಬೆನ್ನುರಿ, ಬೆಚ್ಚುರಿ 
(ಕಣ್ಮಾರು. ೩೫ ಪ್ರಯೋ). ಬೆಚ್ಚುರಿ: ಮೇಲಿನ ಪ್ರಯೋಗವನ್ನು 
ನೋಡಿ. (ಬೆಂ (-ಇ ಬಿಸಿದು) ಉರ್ಮಿ] 

ಬೆನ್ನುಹಂಚು (ನಾ). ಛಾವಣಿಯ ಮೇಲ್ಭಾಗದಲ್ಲಿ ಬೋರಲು ಹಾಕುವ 
ಹಂಚು : ಸೂರಿಗೆ ಬೆನ್ನುಹಂಚು ಹಾಕಿದ್ದಾರೆ (ರೂಢಿ). 

[ಬೆನ್ನು (-ಆಬೆನ್‌) -- ಹಂಚ್ಕು (ಎ ಹೆಂಚು,)] 

ಚೆನ್ನುಹತ್ತು 'ಬೆಂಬತ್ತು' ನೋ. 

ಬೆನ್ನುಹುಣ್ಣು (ನಾ). ಇ ಬೆನ್ನುಫಣಿ : ಶಿರಮಾಲೆಗೆ, ಬೆನ್ನುಹುಣ್ಣಿಗೆ, 

ಲೊಕ್ಕಿಯ ಹುಣ್ಣಿಗೆ, ದಂತಬೇನೆಗೆ...ಪಚ್ಚೈತುಃ 


ತ್ತ, ಜಾಪುಳ, ಹಿರಿಬಜೈ, 


39 ನಿರ್ವಿಷವತ್ಸನಾಭಿ . . - ನುಂಗುವುದಂ (ಏನ ಎ. owe). 
[ಬೆನ್ನು (ಎಬೆನ್‌) 4- ಹುಣ್ಣು (ಎಪುಣ್‌)] 
ಬೆನ್ನುಹುರಿ (ನಾ). ಬೆನ್ನುಮೂಳೆಯ ಸುತ್ತ ಹರಡಿಕೊಂಡಿರುವ 
ಹುರಿಯಂತಹ ರಚನೆ : ಈ ಆಟದಿಂದ ಹೆಣ್ಣುಮಕ್ಕಳಿಗೆ ಕಿಪ್ಪೊಟ್ಟೆ, 
ಯಕೃತ್ತು ಬೆನ್ನುಹುರಿ ಮೊದಲಾದ ಅಂಗಗಳಿಗೆ ಸಾಷ್ಟು ವ್ಯಾಯಾಮ 
| ದೊರೆಯುವುದು (ಕತ್ನತಾ. ೩); ಅಂಗಿ ತೆಗೆಯಲು ಕೈ ಮೇಲೆ ಚಾಚುವಾಗ 
ಬೆನ್ನುಹುರಿಯಲ್ಲಿ ನೋವಾಯಿತು (6ಕ್ತರೂ. ೪0). 
[ಬೆನ್ನು (< ಬೆನ್‌) -- ಹುರ್ಕಿ (ಪುರ್ಮಿ)] 
ಬೆನ್ನೆತ್ತು (ನಾ). ಬೆನ್ನಿನ ಮೇಲೆ ನೊಗವನ್ನು ಹೊತ್ತು. ಉಳಲು 
ಸಿದ್ಧವಾದ ಎತ್ತು ; ಆವ ಹಸುವ ಉಳುವ ಬೆನ್ನೆಶ್ಚು ಮೊಲೆವುಂಬ 
40) ಕಜುವ ಕುಜುಹನಜ್‌ಯದೆ ಕಾಯಬಹುದೆ (ತುಣುಗಾ* ೩-೩). 
[ಬೆನ್ನು (-೬ ಬೆನ್‌) 4- ಎತ್ತು (ಎಟ್ಟ್ಟು)] 
ಬೆನ್ನೆಲುಬು “ಬೆನ್ನೆಲುವು' ನೋ. 
ಜೆನ್ನೈಲುವು. ಬೆನ್ನೆಲುಬು (ನಾ). ೧. = ಬೆನ್ನುಮೂಳೆ ೧': “ಕರೆ.ರಕಾ 
೨ ಪೃಷ್ಠಾಸ್ಥಿ- ಬೆನ್ನೆಲುವಿನ ಹೆಸರು” (ಸಿರ್ದಾಂತಿ. ೦೪); ಬದಿ ಮುಂದಲೆ 
«| ವಿಡಿದು ಬಾಗಿಸಿ ಕೊಯ್ದನಾತನ ಕೊರಳನೆಡದಲಿ ಹೊಯ್ತು ಮುರಿದನು 


ಬರಿಯಲಪ್ಪಳಿಸಿದನು ಬೆನ್ನೆಲುವ (ಕುವ್ಮಾರ್ರೋ. ೦೯-೨೫. ಬೆನ್ನೆಲುಬು : ೨. 


ಬೆನ್ನೇರು 


=ಚಿನ್ನುಮೂಳೆ ೨; ನಮ್ಮ ದೇಶದಲ್ಲಿ ಒಂದು ಆರ್ಥಿಕ ಸ್ಪರ್ಧೆಯು 
ಬೆಳೆಭು ಬಂದು ರಾಜಕೀಯ ಚಳವಳಿಯ ಬೆನ್ನೆಲುಬಾಗಿ ಬಲಿಯಿತು 
(apc. ೯೪). [ಬೆನ್ನು (೬ ಬೆನ್‌) - ಎಲುವು (ಎಲ್ವು)] 
ಚಿನ್ನ “ಬೆನ್ನೇಟು' ನೋ. 
ಜಕ್ಕ ಬೆನ್ನೇರು (ಕ್ರಿ). ೧. ಬೆನ್ನಿನ ಮೇಲೆ ಹತ್ತು : ಬೆನ್ನೇಜೌದ 
ಮಗ್ಗುವಿನಂತೆ (ಕರ್ನಾಮ್ಮ - ೪-0೪೭ ಕಡಶರು); ಭೃಂಗಕುಂತಲವನು ಬಾಗಿಸಿ 
ಭಾ ಜಡೆವೆಣೆಯೆ ತುಂಗಸ್ತನದ ಕೊಪ್ಪರಿಗೆಯ 
ಕಾವ್ಯ ಭುಜಂಗನವೊಲು ಬೆನ್ನೇಜ್‌ದುವು (ಹೋತಕ- 0-9). ಬೆನ್ನೇರು : 
ಪಿ. ಅನುಸರಿಸು ; ಹಿಂಬಾಲಿಸು ; ಭೃಂಗದ ಬೆನ್ನೇರಿ ಬಂತು ಕಲ್ಪನಾ 
ವಿಲಕ್ಕಿಸಾ (ಣರ. ೪೪-0); ಸೊಗದ ವಿತಾಸೆಯ ಸರಿಯ. ಮಿಗೆ ಮಾನದೈ 
ಸಿರಿಯು ಬಗೆದು: ಬೆನ್ನೇರಿ. ಮೈಗೊತ್ತಿ. ಸೊಗ ಮಾರಿ. . , ನೆಗುತಲಿದೆ 
(ಕಫ. 9೨-೬). ಹಿ (ಆಲಂ) ಅಧಿಕಾರ ಸ್ವಾಪಿಸು : ಹೀಗೆಯೇ ಸಲುಗೆ 
ಕೊಟ್ಟಿರೆ ಈ ಪಂದ್ರಿಯ ಮಗ ಬೆನ್ನೇರಿಯಾನು (ಸೆನರು. ೨೫), 
[ಬೆನ್ನು (< ಬೆನ್‌) 4 ಏಜ್ಯು (< ಏಜೈ)] 
* ಬೆಚ್ಚೋಡು (ನಾ). ಬಿಸಿಯಾದ ಹೆಂಚು ; ಕಾದ ಓಡು. 
ವಲಿ: ಬೆನ್ನೋಡು, ಬೆಚ್ಚೋಡು (ಕನ್ಮಾನು. ೩೫ ಶ್ರಯೋ), 
ಬೆಚ್ಚೋಡು : ಬೆಚ್ಚಡಿ, ಬೆಚ್ಚೋಡು (ಠಾಪಾರೂ- 0% ಉರಾ). 
[ಬೆಂ ( ಬಿಸಿದು) 2. ಓಡ್ಕು) 
ಬೆಪೋಡು (ನಾ). ಒಂದು ಸ್ಥಳದ ಹೆಸರು : ಪುಲ್ಪಕಿನಾಡುಸಾಸಿರಮು 
ಬೆಪ್ಪೋಡು ಸಾಸಿರಮು (ಏಕ. 2, Bom. sta; 770). [?] 
ಬೆಪ್ಪ "ಬೆಳ್ಳ' ನೋ. 
ಬೆಪ್ಪ (ನಾ). ಒಂದಂ ಊರಿನ ಹೆಸರು ; p ಧಾರವಾಡ ಜಿಲ್ಲೆಯ 
ಈ ಬ್ಯಾಹಟ್ಟಿ ಶಿ: ಬೆಪ್ಪಟ್ಟಿನುಮ ಗ್ರಾಮೇ (£3. IX, ೨0೪-೬o} 750). 
[? + ಪಟ್ಟಿ] 
ಡಿ " ಬೆಪ್ಪುತಕ್ಕಡಿ' ನೋ. 
ಅ). ಸುಮ್ಮನೆ ; ತೆಪ್ಪಗೆ : ರಂಗನು ಬೆರಗಾಗಿ ಬೆಪ್ಪನೆ ಕುಳಿತನು 
- [ಬೆಪ್ಪು (೬ ಬೆಳ್ಳ್ಯು) 4 -ಅನ್ನೆ] 
ಬೆಳ್ಚಳ' ನೋ. 
* ಬೆಳ್ಳಳಿಸು' ನೋ. 
ಬೆಪ್ಪಾಲೈೆ (ನಾ). ಒಂದು ಬಗೆಯ ಸಸ್ಯ : ಬೆಪ್ಪುಲೆ, ಕುಡ, ಕೊಡ್ಲೀಗೆ, 
ಪಾಲ್ಕೆ ಕೊಡಮುರ್ಕ (ಕ್ಕಿ8೧- ೭6-೦೬೦); ಮರೆಗಳು : ಹೆಸವ , . . 
ಚಿಲ್ಲು, ಹೂವರಸಿ, ಬೆಪ್ಪಾಲೆ, ಹಾಲೆ (ನಮ್ಮಶು- ೨೩೬).  ₹?7 
ಬೆಪ್ಪಿ (ಫಾ). ದಡ್ಡಿ; ತಿಳಿಗೇಡಿಯಾದವಳು : ನೋಡಾಕೆ ಬೆಪ್ಪಿ ಇದ್ದಾಗೆ 
ಇದ್ದಿ[ಯ! ಏನು ಜಾಣಮಾತು ಕಲ್ಲು ಬಿಟ್ಟೇಯೆ ನೀನು? (ರರು. ೨೬೨)- 
[ಬೆಪ್ಪ (ಎ ಬೆಳ್ಳ) + - ಇ) 
ಬೆಪ್ಪು |ಬೆಳ್ಳು' ನೋ. 
ಬೆಪ್ಪುತಕ್ಕಡಿ, ಬೆಪ್ಪತಕ್ಕಡಿ (ನಾ). ಮಂಕ: ದಡ್ಡ; ತಿಳಿಗೇಡಿ: ಐ 
ವ್ಯಕ್ತಿ, ವಸ್ತು ಮಂಂತಾದುವುಗಳ ಬೆಲೆಯನ್ನು ತೂಗಿ ನೋಡುವ 
ವವೋಸದವನು: ಅವನೊಬ್ಬ ಬೆಪ್ಪುತಕ್ಕಡಿ (ಕು. ೩೦); 
ಯಿಲ್ಲ. ಅಣ್ಣ ಏನೋ ಬೆಪ್ಪುತಕ್ಕಡಿ ಎಂದು ತಿಳಿದುಕೊಂಡಿದ್ದೆ 
ಲೃ. ೧೩೦) ; ನಾನೇ ತಪ್ಪುತಪ್ಪು ಊಹಿಸಿ ಬೆಪ್ಪುತಕ್ಕಡಿಯಾಗ 
೨ (ಸಾಸ, ೬). ಬೆಪ್ಪತಕ್ಕಡಿ : ನಿಧಾನದೆಂದು ಹೇಳುವೆಯಾ? 
'ಯ (ಯೂಂತೆ. ೦೨೦)- 
[ಬೆಪ್ಪು (೬ ಬೆಳ್ಳ) 4 ತಕ್ಕಡಿ] 


ಬೆನ್ನೊ 


ಬ 


ಬೆಪ್ಪತ 
ಬೆಪ್ಪನೆ 

(ರಾಸ 
ಬೆಪ್ಪಳ 
ಚಿಪ್ಪಳಿ 


ಬೆಪ್ಪುತಥ (ನಾ). ಪಡ್ಡತನ; ತಿಳಿಗೇಡಿತನ ; ಮೌಢ್ಯ: ಮೈಸೂರು 
ರಸಿಕ ಬೀಡಾದರೂ, , , . ಪ್ರೋತ್ಸಾಹ ಯಾವ ರೀತಿಯಿಂದ ನಿರೀಕ್ಷಿಸು 


20 


25 


48 


ಬೆಬ್ಬಳೆಗೊಳ್‌ 


ವುದೂ ಬೆಪ್ಪುತನ (ಂ5ುಸ್ನಿ. ೪೨), ಇಳವೆರಸನ ಮುಖದ ನಗೆ ಮಾಯವಾಗಿ 
ಬೆಪ್ಪುತನ ಮೂಡಿತು (ಶಸುಜೂ. ೩00). 
[ಬೆಪ್ಪು (ಎ ಬೆಳ್ಳ್ಳು) 4- - ತನ] 

ಬೆಬಡೆ (ನಾ). ಒಂದು ಬಗೆಯ ಸಸ್ಯ: * ಕಂಡೂಮೇಷಿ--ಬೆಬಡ, 
ಮಂ(ಜಿ)ಪೈೆ” (೬೩ರ: 3೪); ಪಾಮಂಚ , , . ಬೆಬಡೆಬೀಜ, ಮರೆದರಿಸಿನ, 
ಇವು ಪ್ರತ್ಯೇಕ ೮ ತೂಕ, ಇವೆಲ್ಲವನ್ನು ಹಾಲಲ್ಲಿ ಅರೆದು . . . ಮಂಡೆ 
ಗೊತ್ತಲು ಅಸ್ಥಿಯ ಕಟ್ಟೂ ವಂತಪಿತ್ತಶ್ಲೇಷ್ಮದಿಂದಾದ ಮಂಡೆಶೂಲೆ 
ಯೆಲ್ಲಾ ಮಾಣ್ಣುಂ (ಂನ್ಮಪಿ. ೬೪). [?] 

ಬೆಬ್ಬಕ್ಕಿ (ನಾ). ಒಂದಂ ಬಗೆಯ ಹಕ್ಕಿ; " ಜೀವಂಜೀವಃ. -ನೌಲುರೆಕ್ಕೇ, 
ಬಕ್ಕೆ” (ಸರ್ಯಾಂತಿ- 0೬). 0? 4 ಪಕ್ಕಿ] 

ಬೆಬ್ಬನೆ (ಅ). ಅತಿಯಾಗಿ ; ಬಹಳವಾಗಿ ; ಅವರಿವರೆನ್ನದೆ ಚರಣಕ್ಕೆ ಆಗಲ್ಲ 
ಅಯ್ಕತನವೇಜನ ಬೆಬ್ಬನೆ ಬೆಜಕಿದೆ. 
ಬು 


ನಾನು (ಚನ: 3೫4); ಬೆಬ್ಬನೆ ಬೆಜಿತು 
ನೆ. ಬೀಗಿ ಅಹಂಕಾರಭ್ಯರಿತನಾಗಿಪ್ಪವನ ಮನೆಯ ಲಿಂಗಸನುಮತರು 
ಹೊಗರು (ಕೇಂವ. 3೯-೩0). " ಬಿಬ್ಬನೆ ' ಪರಾ. [? _. -ಅನೈ] 
ಬೆಬ್ಬರ (ನ): ದಿಗ್ಭ್ರಮೆ ; ದಿಗ್ಭಾ)೦ತಿ: ಕಾಮರಾನನು ಅಕಸ್ಮಾತ್ತಾಗಿ 
ಬೆಬ್ಬರದಲ್ಲಿದ್ದ ಹುಮಾಯನನ ಪಾಳಯದ ಮೇಲೆ ಬಿದ್ದನು 
(ನೋಶಾದ- 8೩೭) - 
ಜೆಬ್ಬರ ಬೀಳು-ಬೆಚ್ಚಿ ಬೀಳು; ಮೆಟ್ಟಿ ಬೀಳಂ; ತಲ್ಲಣಿಸು: ಕುಮರೆ. 
ಯವನು ರವಷ್ಟು ತೂಕಡಿಸಿ ಬೆಬ್ಬರಬದ್ದು ದಿಕ್ಕುಗಳು ನೋಡುತ್ತಾನೆ 
(೪ಠಾಮಂ. 19, ೯3); ಅಥಜುಲನು ದೂರೆ ನಿಂತು ಬೆಬ್ಬಳುಗೊಂಡು 


ಬೆಬ್ಬರಬಿದ್ದಿದ್ದ. ಸೈನಿಕರನ್ನು ಸಂಬೋಧಿಸಿ ಹೆ.ಳಿಧನು 
(ಕೋಹಿಸೂ- ೦೪). “ಬೆಳ್ಚಳ' ಪರಾ. 
ಬೆಬ್ಬರಬೆಸೆ (ಕ್ರಿ, ಬಹಳವಾದ ಅಹಂಕಾರದಿಂದ ಕೂಡಿರು: 


ಮಾನಕಷಾಯಮೆುಬುದು. ತಮ್ಮಿಂದಗ್ಗಳಮಿಲ್ಲೆಂದು ಬೆಬ್ಬರಬೆಸೆದಿರ್ಪರ್ಪಿ) 
ರಿದೇನಾಶ್ಚರ್ಯಮೋ (ಕೇಪಸೂ- ೧೪೫-೨೩ 5)... [ಬೆಬ್ಬರ--ಬೆಸ್ಸೆ] 

ಬೆಬ್ಬರಿಸು (ಕ್ರಿ). ಬೆದರು ; ಗಾಬರಿಯಾಗು : ಕುರಿಗಳನ್ನು ಸದೆಬಡಿವು 
ದೇತರ ಬಿರುದು ಮದಕೇಸರಿಗೆ ಯಾ. ಬೆಬ್ಬರಿಪ ದೆನುಜರ ಕೊಂದಡತಿಶಯ 
ವೇನು (ಅಸಂರಾ- ೩-೨೦-೫) ; ಬೆರೆದಂತೆ ಮೈಮುರಿವ ಬೆಬ್ಬರಿಸಿ ಪಲ್ಲಿರಿವ 
ಮರದಂತಿರುವನೊಮ್ಮೆ (ಪಿಕಾರಾ- ೨-೩೩-೩)- ' ಬೆಳ್ಳಳಿಸ್ಕು' ಪರಾ. 

[ಬೆಬ್ಬರ - -- ಇಸ್ಯು. / ತೆಲು, ಬೆಬ್ಬರಿಲ್ಲು) 

ಬೆಬ್ಬಳ ` ಬೆಳ್ಚಳ' ನೋ. 

ಬೆಬ್ಬಳಂಗೊಳ್‌, ಬೆಬ್ಬಳಗೊಳ್‌, ಬೆಬ್ಬಳಗೊಳು, ಬೆಬ್ಬಳಿಗೊಳ್‌, 
ಬೆಬ್ಬಳುಗೊಳ್ಳು (ಕ್ರಿ). ೧. ಭಯದಿಂದ ಅಸ್ಮಿರವಾಗು.--ಚಂಚಲ 
ವಾಗು ; ಅಧೀರವಾಗು : ಇಂತು ಬೆಬ್ಬಳಂಗೊಂಡು ನಾಮೆಲ್ಲರುಂ . , . 
ಇವರಂ ಗೆಲ್ವುದೆಮಗರಿದೆಂದೆಣಿಸಿ ನಿಲ್ಲದೆ (ಮಂತ. ೨-೯೦ ನ). ಬೆಬ್ಬಳಗೊಳ್‌ : 

. ಕಂಡವರು ಬೆಜಗಾಗಿ ಬೆಬ್ಬಳಗೊಂಡು ನೋಡುತಲಿರ್ದರು (ಶ್ರೋ: 

33-6): ಬೆಬ್ಬಳಗೊಳು : ೧. ಅಬ್ಬರಿಸಿ ಬೊಬ್ಬೆಯಂ ಕೊಟ್ಟೆಬ್ಬಿಸಿದೊಡೆ 
ಶಾಪಮಾಗುಮಾತನೆನುತ್ತಂ ಬೆಬ್ಬಳ[ಕಾಕಾಓ. ಳೆ]ಗೊಳುತುಂ ಬ್ರಹ್ಮನನೆಬ್ಬಿ 
ಸಲನುಮಾನಮಂ ಮನಸ್ಸಿಂ ಬಗೆದರ್‌ (ಕರ್ಕುಕ, ೩-೬೪). ಬೆಬ್ಬಳಿಗೊಳ್‌ , 

ಶ್ರಿ ಭ್ರಮೆ ಹೊಂದು: ಪತಿಯೊಲಿಯೆ ಉಬ್ಬರಿಸದೆ. ಕಡುಮಬ್ಬಿನೊಳಾಡದೆ- 
ಬೆಬ್ಬಳಿಗೊಳ[ಐಾ೫೦. ಳೆಯಾಗ]ದೆಳೇ ಸಾಧ್ವಿ (೩ನನ. ೦೦-೭೩)- ಬೆಬ್ಬಳು 
ಗೊಳ್ಳು : ೧. ಅಫಜುಲನು ದೂರ ನಿಂತು ಬೆಬ್ಬಳುಗೊಂಡು ಬೆಬ್ಬರ 
ಬಿದ್ದಿದ್ದ ಸೈನಿಕರನ್ನು ಸಂಬೋಧಿಸಿ . . . ಹೇಳಿದನು (ಕೋಹಿನೂ. ೦೪). 

[ಬೆಬ್ಬಳ (ಇಬೆಳ್ಟಿಳ) -.- ಕೊಳ್ಳ) 
ಬೆಬ್ಬಳಂಬೋಗು ` ಬೆಳ್ಚಳಂಬೋಗು” ನೋ. 
ಬೆಬ್ಬಳಗೊಳ್‌ * ಬೆಬ್ಬಳಂಗೊಳ್‌' ನೋ. 


ಬೆಬ್ಬಳಗೊಳಿಸು 


ಬೆಬ್ಬಳಗೊಳಿಸು (ಕ್ರಿ). ಭಯಪಡಿಸು ; ಅಂಜಿಸು : ಬೊಬ್ಬೆಯಬ್ಬರ 
ದಿಕ್ಬಾಲಕ್ಕರನು ಮಿಗೆ ಬೆಬ್ಬಳ [ಣ೫೫ಂ. ಬೊಬ್ಬೆ]ಗೊಳಿಸಿ ದಾನವನ ಕೊಬ್ಬಿದ 
ಬಲವೆಯ್ದಂದು ಮುತ್ತಿತು ರಾಮನೊಬ್ಬನನಾ ಕಳದೊಳೆಗೆ (ಕುಂಖಾಂ. 


4-6೩), - [ಬೆಬ್ಬಳೆಗೊಳ್‌ (ಎಬೆಬ್ಬಳುಗೊಳ್‌) 4 - ಇಸ್ಸು] 
ಬೆಬ್ಬ ೨ 'ಬೆಬ್ಬಳಂಗೊಳ್‌' ನೋ. 


ಬೆಬ್ಬಳವಾ' 
ಕಾಲನ 
(860, 
ಬೆಬ್ಬಳವೊ 
ಬೆಬ್ಬಳಿ « 
ಬೆಬ್ಬಳಿಗ ( 


(ನಾ). ದಿಗ್ಭ ೨ಮೆ ಹಿಡಿಸುವ ಮಾತು: ನಾಮಾ ಸಬ್ಬವ 

ಬೆಬ್ಬಳವಾತಿಂಗೆ ಬೆಕ್ಕಸವಡದೇತರ್ಕಾಮೆಕ್ಯತಳಂಗೊಂಬುದು 
೩೬ 5). [ಬೆಬ್ಬಳ (ಇಬೆಳ್ತಳ) * ಮಾತು] 
ಗು (ಬೆಳ್ಚಳಂಬೋಗು' ನೋ. 
ಳ್ಹಳ' ನೋ. 

): ಹೆದರಿದವನು; ಭಯಪಟ್ಟವನು : *ಬೆಬ್ಬಳಿಗಿತಿ' ಪರಾ- 

[ ಬೆಬ್ಬಳಿ (ಇಬೆಳ್ಬಳ) + _ ಗೃ) 

ಬೆಬ್ಬಳಿಗಿತಿ| (ನಾ). ಹೆದರಿದವಳು ; ಗಾಬರಿಗೊಂಡವಳು : ಆವನಿಗೆ 
ತ್ತ ಆರದ ಬೆಬ್ಬಳಿಗಿತಿಯಾಗಿ, ಅಂತಹ ಸುಸಮಯವನ್ನು ಹಾಳೇರಿಸಿ 
ವೃರ್ಥಮಾಡಿ ಕಳೆದೆ | (ಮಂತ್ರತ- ೩5-06). 
[ ಬೆಬ್ಬಳಿಗ -- .. ಇತ್ತಿ (<- ಇತ್ತಿ)] 
ಬೆಬ್ಬಳಿ; “ಬೆಬ್ಬಳಂಗೊಳ್‌' ನೋ. 
ಬೆಬ್ಬಳಿತ (ನಾ). ಅಧೀರನಾದವನು : ಒಬ್ಬ! ಳುಂ ತಲೆಯಡರ್ದಳೊಬ್ಬಳುಂ 

ತೊಡೆಯಡರ್ದು ಕೊಬ್ಬುತ್ತಲಹರೆ ಯಿನ್ನೊಬ್ಬಳಂ , ವಡಬಡಿಸಿಯೆಲ್ಲಿಟ್ಟು 
ನಲು ಬೆಬ್ಬಳಿತನಾಗಿ ನಿನಗೊಂದು ಲಂಚವನೀವೆ ತುಬ್ಬಿಸದಿರೀ 
ಭಕ್ತರೊಳಗೆಂದೆನುತೆ (ಕ್ರರುಪು: 6-0): 

[ಬೆಬ್ಬಳಿ (ಎಬೆಳ್ಟಳ) - - ತ್ಯ] 

(ಗು "ಬೆಳ್ಚಳಂಬೋಗಂ' ನೋ. 
ಗು "ಬೆಳ್ಳಳಂಬೋಗು' ನೋ. 
“ಬೆಳ್ಳಳಿಸು' ನೋ. 
ಸಿಳ್ಲೆಳ' ನೋ. 
*ಬೆಬ್ಬಳಂಗೊಳ್‌' ನೋ. 


ಬೆಬ್ಬಳಿಪೋಗು 'ಬೆಳ್ಚಳಂಬೋಗು' ನೋ. 

ಗು "ಬೆಳ್ಳ ಳಂಬೋಗು” ನೋ. 

'ಬೆಳ್ಳಳಂಬೋಗು' ನೋ. 

ಬೆಮರು,; . ಬೆವರ್ಕು» ಬೆವೆ (ಕ್ರಿ). ಬೆಮರ್ತು, ಬೆವತು: 

ಬೆವರ್ತೆ (ಭೂತಕ್ಕೆ). ೧. ಚರ್ಮರಂಧ್ರಗಳಿಂದ ಘರ್ಮಜಲ 

ಹೊರಗೂಸು; ಸ್ವೇದಗೊಳ್ಳು : “ಬೆಮರ್‌_ಸ್ವೇದಭಾವೇ” (ಕನುಧಾ); 
0! ಪಾವಡರ್ದಂತುಮ್ಮನೆ ಬೆಮರುತ್ತುಮಿರ್ದ ಕರ್ಣನಂ 

[ಧನಂ ಕಂಡು (ಶಂಶಥಾ. ೨-53 ೫); ಆ ರವಮಂ ನಿರ್ಜಿತಕಂಠೀ 

0 ನಿರಸ್ತಘನರವಮಂ ಕೋಪಾರುಣನೇತ್ರಂ ಕೇಳ್ಮಾ ನೀರೊಳ. 


: “ಸೆಡೆದಂ - « - ಬಳ್ಳಿದನೆಂದೆಡೆವಿಡದೆಯೆ ಬೆಮರ್ತನೆನಲ್ಕೊಡ 
ಭಯಭರಿತನಕ್ಕೂ” (ಕ019- ೯): ಬೆಮರ್ಕು : ೧. ಮೊಗ 
ಶೇಕುತಂ ಪರಿತಂದು (2ಸ6- ೩೬); ಗಾಳಿ ಬೆಮರುವುದುಂಟೆ 
ಸ್ರೀ: ೪-೪೦); ಭೆಮರುವೇಗ ಕಡುಗೆಂಪು ಪರಿದು ರಾಜಿಸುವಧರಗಳ 
ಸುರತೆಂತಶ್ರಮದಿಂದವರಿರ್ವರು ಮೆಲ್‌ದರು (ಕಂ28- ೦೦-3೦); ಜಲದ 
ಒಳಗಿನ ಕಲ್ಲು ಸಲೆ ಬೆಮರಬಲ್ಲುದೆ (165. ೦೬೦). ಬೆವರು; ೭೧. 
ಮ್ಮೆ ಬೆವರುತ್ತಂ ಅನಂದಜಳಮಂ ಸೂಸುತಂ . . , ಸಂಗನೆ ಬಸವಂ 


ಶರಣ! ಸಮಾಪಕಿದಿರ್ವಂದು ಹರುಷದಿಂ ಪರಮಸುಖಿಯಾಗಿರ್ದಂ 


೬೫೮೦ 


ಬೆಮರಿಳ 


(ಏರ. ೬-003); ಬೆಪತುವು ದಿವ್ಯಲಿಂಗಗಳಳುಕ ಪರ್ವತದಂತೆ ಬಿದ್ದುದು 
ಪೀಠ ಹೊಗೆ ಮಸೆಗಿ (980. ೪-೫); ಉರಿಯುದ ಸುಡುಬಿಸಿಲಿಗೆ ಬೆವರುತ್ತ 
ನಡೆದೆ (ಕೂಶಸಂ- ಬಿ. ಬೆವೆ : ೧. ಅಂಗೈ ಅಂಗಾಲುಗಳು ಬೆವೆಯುವುದು 
ಅಂದರೆ ಹಸಿಯಾಗುವುದು (ರ್ರ್ಮಕೀ- ೨೩)- 

ಬೆವತು ಹೋಗು - ೧. ಹೆದರಿಕೆ. ಅವಮಾನಗಳಿಂದ ಬೆವತು 
ಕೊಳ್ಳು. ೨. (ಬೆವರುವುದರಿಂದ) ಆಯಾಸ ಹೊಂದು: ಬಿಸಿಲ 
ರುಳಕ್ಕೆ ಮಗು ಬೆವತು ಹೋಗಿದೆ (694). 

[ದೇ.॥ ತಮಿ. ವೆಯರ್‌, ವೇರ್‌, ವಿಯರ್‌ ; ಮಲ, ವಿಯರ” ; 
ತುಳು. ಬೆಗರು, ಬೆಗಪ್ಪು ಕೊಡ. ಬೆವರ್‌] | 


16 |ಬೆಮರ್‌್‌, ಬೆಮರ್ಕು. ಬೆವರ, ಬೆವರು, (ನಾ). ಸ್ವೇದಜಲ; ಘರ್ಮ : 


15 


ಗ್ರ 
ಜ್ರ 


ಸುರಿಯೆ ಬೆಮರ್‌ ಕುರುಳ್ವಿಡಿದು ಮುತ್ತುಗಳಂ ಮಟ್‌ದುಂಬಿ ಕಾಣುವಂತಿರೆ 
(ಶುಶಥಾ- 6-೬0); ಬೆಮರಿಂ ಮುಲುಗಿದಪೆಂ ಸಂಭ್ರಮದಿಂ |ಬಿಬ್ಬಿಪ್ಪೆಂ 
(ಕರಂಉ- 8೭); ಕೆದಳ್‌ದಳಕವಕ್ಕಾಡುವ ಬೆಮರ್‌ (840, ೯-೪). 
ಬೆಮರ್ಕು : ಮೈಯಲಿ ಸುರಿವ ಬೆಮರಿನ ಚರಣದೆಡಹುಗಳೊತ್ತುಗಲ್ಲುಗಳ 
(ಕುಪ್ಮಾಳ. ೬೦3. ೪-03); ಪಣೆಯೊಳುದಿಸೆ ಬೆಮರಾತನ। ರೌದ್ರಕೆ 
ಮಣಿದಳುಕಿದ ಗುರುನಾಥ (8ರ. ೭-೩೦), ಬೆವರ್‌ : ಅಂತು ನೋಡಿ 
ಬೆವರೊಳ೪* ಮುಲುಗಿ ನಡುಗುತ್ತಂ (ಉದಂಣ.- 36). ಬೆವರು : 
ಬವರವಾದರೆ ಹರನ ವದನಕೆ ಬೆವರ ತಹೆನು (ಕುನ್ಮಾರ್ರೋ- ೪-೩); ಮೈ 
ಮೇಲೆ ಹೊಲಸು ಇದ್ದರೆ ಅದು ರೋಮರಂಧ್ರಗಳ ಬಾಯಿಗೆ ಕೂತು 
ಬೆವರಿಗೆ ಅಡ್ಡಿಮಾಡುತ್ತದೆ (ಕಂಬು, 9-39); ನಿಮ್ಮ ಕೆನ್ನೆಯ ಬೆವರ 

ಒರಸಾಳೆ (ನಾಶಪ- 0೨೭) 
ಜಿವರಾಡು ಎ ಬೆವರು ಬರು ; ಸ್ವೇದಗೊಳ್ಳು ; ತ್ರಿಡೊ:ಪದಲ್ಲಿ 
ಸಾವವನ ನಾಡಿ ಅತಿಶೈತ್ಯವಾಗಿ ತುಪ್ಪವ ತೊಡೆದ ಹಾಗೆ ನಯವಾಗಿ 
ಬಂಕೆ ಬೆವರಾಡುವದು (ವೈರೃಸಾ- 3. ೩). ಬೆವರಿಳಿಸು ಎ ೧. ಕಷ್ಟಪಡು; 
ಶ್ರಮವಹಿಸು : ಬೆವರಿಳಿಸಿ ಸಂಪಾದಿಸಿದ ಹಣ ಕೈಗೆ ಹತ್ತುತ್ತದೆ (649). 
೨. (ಆಲಂ) ಅವಮಾನ ಮಾಡು; ತೇಜೋವಧೆಗೊಳಿಸು;: ಮನೆಗೆ 
ಬಂದ ಅವನನ್ನು ಬೆವರಿಳಿಸಿ ಕಳಿಸಿದರು (644): ಬೆವರುಸುರಿಸು ಎ ೧. 
ಮೈಯಿಂದ ಬೆವರು ಇಳಿಯುವಂತೆ ಮಾಡು. ೨. ಕಷ್ಟಪಡು ; 
ಶ್ರಮಿಸು : ಬೆವರುಸುಲಸಿ ತಂದೆ ಅನ್ನ (ಕೋಂ: 00). ಬೆಡೆರೊರು 
ಬೆವರಿನಿಂದ ನೆನೆ, - ಒದ್ದೆಯಾಗು : ಬಟ್ಟೆಬರೆಗಳೂ ಹೊರೆಯಾ 
ದುವ್ಯ ಬೆವರೂರಿತು, ವಾದ್ಯಗಳು ಬೆನ್ನೇರಿದುವು (೧೦ರ: ೦೩ 18ಸ0), 
ಬೆವರೊಡೆ - ಬೆವರೂರು: ರಾಮಪ್ಪನ ಮುಖ ಬೆವರೊಡೆಯಿತು 
(ಟ್ಮಣ: ೨0); ಮೈತುಂಬ ಬೆವರೊಡೆದುಹೋಯ್ತು (ಇಕ್ಕಳ. 30). 

[ಆ ಬೆಮರ್‌,. / ತಮಿ. ವೆಯರ್‌, ವೆರ್‌: ವಿಯರ್‌ ; 
ಮಲ. ವಿಯರ್ಪ್ಪು, ವೇರ್‌; ತುಳು. ಬೆಮರ್‌: ಬೆಗರ್‌ ; ಕೊಡ. ಬೆವರಿ] 
ಬೆಮರಾನ್‌ (ಕ್ರಿ). ಬೆವರನ್ನು ಹೊಂದು : ಮಳೆಲೊಟ್ಟೆಲನೇತ ಪಾಲ 
ಗುಪ್ಪೆಯನಾಡಿ ಬಳಲ್ಲವಯವ ಬೆಮರಾಂತು ಕೆಳದಿಯ ಕೈಮುಟ್ಟಲು 
ಸೌಖ್ಯಂಗಳೆ ತಳೆದುವನೇಕ ಪುಷ್ಪಗಳು (ಫೋಶತ- by 
[ಬೆಮರ್ಮು (<ಬೆಮರ್‌,) 4-ಆನ”,] 


«0 [ಬೆಮರಿಡು, ಬೆವರಿಡು (ಕ್ರಿ). ಇಬೆಮರ್‌, ೧: ಮೋಟ್‌ಗಳು ಭೆಮರಿಡುತ 


ಹೊಯ್ಲಂ ತೋಚುತ (ಚಕ್ರಿ 33-08); ಜಲಜಮಂಖಿ ಬೆಮರಿಷಲು ಕೊರ 
೪ನ ಲಲಿತ ಮುಕ್ತಾಹಾರವಲ್ಲಾಡಲು ಸೆಜಗನಳವಡಿಸಿ ನಿಂದಳು ಬಳಲಿ 
ಬಿಸುಸುಯ್ದೂ (443: ೨-೩9): ಬೆದರಿಡು : ಆ ಮುತು ಕೇಳಿ ನನಗೆ 
ಬೆವರಿಟ್ಟಿತು (ರೂಂ). [ಬೆಮರ್‌, -- ಇಡು) 


48 ಬೆಮರಿಳಿ, ಬೆವರಿಳಿ (ಕ್ರಿ). ಬೆವರು ಸುರಿ : ಬೆಮರಿಳಿದು ಬಿಳುಸುಯ್ಹು. 


ಮುದಿ ಬಿರ್ಚೆ ಮುನಿಸುರ್ಕಿ (3ತ್ಪಾಂಗ- ೫4-0580). ಬೆವರಿಛಿ ೭ ಬರಿಯ 


ಬೆಮರ್ಕು 


ತೊಡಗಿತ್ತು (ಮರನು. 068) $ ಅವರೆದುರಿಗೆ ನನಗೆ ರೋಮಾಂಚವಾಗಿ 

ಬೆವಕ್ಕಿಳಿದು ಮಾತೇ ಮರೆತುಹೋಗುವುದು (ಮೂಂತ. 304). 

[ಬೆಮರ್ಕ್‌ 4 ಇಳ್ಳಿ (ಆಇಬ)] 

ಬೆಮರತ್ಯ “ಬೆವಂರ್ಕ್‌' ನೋ. 

ಬೆಮರ್ಕು ' ಬೆಮರ್ಮ್‌' ನೋ. 

ಬೆಮರ್ಚು (ಕ್ರಿ). ಬೆವರುವಂತೆ ಮಾಡು; ಬೆವರು ತರಿಸು; “ಬೆಮರ್ಚು_ 
ade (ಕನುರಾ) - 


ವ ಆಯಾಸಗೊಂಡಂತೆ ಅವನ ಮುಖದ ಮೇಲೆ ಬೆವರಿಳಿಯ 


[ಬೆಮುರ್‌ 4 ಚು] 
(ಕ್ರಿ)- ಇ ಬೆಮರಾನ್‌ : ಕಕ್ಷಸೊನೆ ಬೆಮರ್ವಡೆದ ಸೊಗಡ 
ತ ಬಿಡೆಯವಿಲ್ಲದ ಕುಚ ಬಿಗುಹೇಆಃ ರುತುಕಾಲವಡೆದ ಪುಷ್ಟಿಣಿಯ 
ದರು (ನೋತ: 06-8೨). [ ಬೆಮರ 4 ಪಡೆ,] 


ಬೆಮವಃ 
ವಾಸಿ 
ರೊ. 


ಬೆಮವಗನಿ, ಬೆವರುಹನಿ (ನಾ). ಬೆವರಿನ ಹನಿ; ಸ್ವೇದಜಲ: 
ಬೆವ: ಕೈಮಿಗೆ ಲಜ್ಜಾನಮಿತಾನನೆ , . . ನೋಡಿದರ (ಕನಾ. 
6-00); ನುತರೋಮಾಂಚಂಗಳೇಳಲ್‌ ಬೆಮರ್ವನಿ ನೆಗೆಯಲ ಗದ್ಗದಂ 

, (696, ೬೪); ಅಮರ್ದಪ್ಪಿ ಚುಂಬಿಸಿ ನೆರೆಯೆ ಬೆಮರ್ವನಿ 
ತೊಟ್ಟೆಟ್ಟು ಸುಯ್ಕೆಲರುಬ್ಬಿತೆಂದವುಮು ಕೋವಿದರಾಡಬಹುದೆ (ಕಂತ. 


ಬಗೆಯ ಗುಳ್ಳೆ ; ಬೆವರುಗುಳ್ಳೆ : (1). ಬೆವರುಸಾಲೆ : 
ಬೆವರುಸಾಲೆಯಿಂದ ಮಗುವಿಗೆ ತೊಂದರೆಯಾಗಿದೆ (69). 

[ಬೆವರಿ 4 ಸಾಲೈ] 
(ಕ್ರಿ). ಭ್ರಾಂತಿಗೊಳ್ಳು; ಭ್ರಮಿಸು : “ ಬೆಮಿಸು (ಬೆವಿಸು) 
೨” (ತವೃಕೋ. ೩೨) ; ಧುಮುಕಿ ಸರಸಿಜಲದಿ ಸೊಗದಿ ಮಿಂದು 
(ಕೋಹಿಸೂ. ೧೦೨)- [ < ಭ್ರಮಿಸು] 


ಬೆಮೆ )- ಭ್ರಾಂತಿ ;ಭ್ರಮೆ : “ಬೆಮೆ (ಬೆರ್ಮೆ)--ಭ್ರಮಷ ಗಲಿಬಿಲಿ” 
(ತರ್ಮಳ್ಕೋ. ೩3) ಸೂಡಿದ ಮಂಡಿಯಿನಡಿಗಡಿಗೆ ಸೂಸುವ ಬಿಡುಮಲ್ಲಿಗೆಯ 
ಕಂಪಿಕೊಡವರ್ಪಾಣದಿಗಳ್ಳೆ ನಡೆದಳ್ಳಿಯ ಬೆಮೆಯಂ ಪುಟ್ಟಿಸಿಯುಂ 
(ಉಚತ್ಯಿಕ್ಕ, ೫೯-೦೦); ಕೆಂದಾವರೆಯ ಕೊಳಂಗಳ್‌ ಬೆಳ್ಳಾವರೆಯ 
ಕೊಳಳಿಗಳಿವೆನುತ್ತೆ ಬೆಮೆಯೊಡರಿಸುಗುಂ (ಮಠಾತ ; ಇಲ್ಲಿ ಯಾವು 
ದಾದರೂ ನಾಡಿನ ಮಹಾರಾಣಿಯವರು ಬೀಡುಬಿಡುವರೆಂದು ನಿಮಗೆ 
ಯಾಕಾದರೂ ಬೆಮೆ ಹುಟ್ಟಿಸಿದರೋ (8. ೬). [ ಆ ಭ್ರಮೆ] 


* ಬಮೆಗೂಳ್‌, ಬೆಮಗೊಳ (4). ೧. ಭ್ರಾಂತಿಗೊಳ್ಳು; 
ರ; ಮಂಗಳಾಚ್ಕುತನ ಮೂರ್ತಿಯನು ಕಂಗಳಿಂದಲೆ ನೋಡಿ 
ನವ್ಮಪ್ಪಷ್ಪಂಗಳಿಂದಿಟ್ಟರಚ್ಯುತನ (ನೋತ, 9೨-೨೬); 
ಗಳು ನಾಂಟೆ ಹೃದಯದೊಳದುಮ ಕಡುಬೆಮೆಗೊಂಡ ಕುಮ 
ಕಮಲಲೋಚನೆಯೆಡೆಗೆ ಬಂದನು (ಉಾತಾಸಂ- ೩- ; ಭೂಮಿ 
ಣಿ ಕಣೊ! 


ನ್ನು ಹೊಂದು :: ಶವರ ಹಿತರ್‌ 
ಮಾಯಲೆಲ್‌ವುದು ಪಾಲಿಂ (ಏನು: 
ೋಕವೆಲ್ಲವು ಫೀಳಿರೆನಲಾಕಾಶ ಕೂಗಲು 
[ಬೆದೆ 4 ಕೊಳ್‌] 
'ಮೆಗೊಳ * ನೋ. 
ಬೆಮ್ಮರ (ನಾ). ೧. ಕಟ್ಟಡದ ಮೆಃಲ್ಲಾ, ವಣಿಯಲ್ಲಿ ಹಾಕುವ ಮುಖ್ಯ 
ವಾಡೆ ತೊಲೆ, ನಡುವಿಸ ತೊಲಿ: 


ಖಳರಿಕ್ಕಲ್‌ ಬಮೆಗೊಂಡ 
೦೪-೬). ಬೆಮೆಗೊಳು ; 


ಜೆಮೆಗೊಳಲು 


ನಂಜಿನ ಭೂಮಿಯ ಮೇಲೆ 


೬೫೮೧ 


16 


25 


45 


ಬೆರಕೆಗೂಲು* 


ಸಂದೆೇಹಡ ಕವರ ನೆಟ್ಟು ಮಂಜುಳದ ಮೂಜಿಂಗದ ಮುಂದಿಗೆಯ ನಟ್ಟು 
ಸರಂಗದ ಸುಮುನದ ಡೊಂಕಅತ ಬೆಮ್ಮರನ ಹಾಕಿ (44ರ. 1 ೧೬೬-೦೦೪): 
೨. (2): ಕಡಿದೊಣಗಿರ್ದ ಬೆಂದುಡಿದ ಕೊಂಬುಗಳಿಲ್ಲದ ಬಳ್ಳಿ ಸುತ್ತು 
ಗೊಂಡಡರಿಡೆ ಬೆಮ್ಮರಂಗಳೊಡನೊಂದಿದ . . . ಬಂಜೆ ಕೈಪೆಮರ 
ನೊಂದದ  ಬಾಧೆಗಳೊಂದುವಿಲ್ಲದಿರ್ಪೆಡೆಗಳೆ (ಊೋಕೋಶ. . ೦೨-೬೪) : 
ಮೂಳೆಯ ಕಂಭಮಿಲ್ಲಿ ನಿಡುಯೆಲ್ವಿನ ಬೆಮ್ಮುರನಂತೆ. ಪತ್ತಿಕೊಂಡೋಳಿಯೆ 
ನೀಳ್ದು ನಿಂದ ಬಜ್‌ಯೆಲ್ಲಳ್‌ (೫4, ೦೩೦-೨). [ಬೆನ್‌ * ಮರ್ಕ] 

[ಬೆಮ್ಮಾಡು (ನಾ). ಹಿಂದಕ್ಕೆ ಬಾಗಿರುವ ಮಾಡು ; ಒಪ್ಪಾರು ; ಇದೇ 
ಮನೆ ಎಡಗಡೆಯದು . , , ಬೆಮ್ಮಾಡಿರುವಂಥಾದ್ದು [CN 

[ಬೆನ್‌ ಮಾಡು, (ವ ಮಾಡೃ)] 

ಬೆಮ್ಮಾರಲು " ಬೆಳ್ಮಾರಲು' ನೋ. 

ಬೆಯ್‌ "ಬೇ ನೋ. 

ಬೆಯ ' ಬಿಯಂ' ನೋ. 

ಬೆಯ್ಜೊಲ (ನಾ). ಸುಟ್ಟ ನೆಲ; ಬೆಂದ ನೆಲ; ಬಜೀಯನುಬಾಯದೆ. 
ಪರಿಯೆ ಕೆಯ್ದೊಲನುಮಂ ಬೆಯ್ಬೊ[೫೫ಂ, ಬೆಳ್ನೆ)ಲನುಮಂ ಕಣುಂಬು 
ಮನಿಜುಂಬುಮಂ ತಾಗುಮಂ ಬಾಗುಮುಂ (೮ರ, ೬-೨೦ ಫ) 

[ಬೆಯ್‌ (ಬೇ) * ಪೊಂ] 

ಬೆರೆಂಜು (ಕ್ರಿ). ಒಟ್ಟುಗೂಡಿಸು ; ಕಲೆಹಾಕು : “ಬೆರಂಜು-ಚಯನೇ 
(ಒಟ್ಟುಗೂಡು)” (ಕರರ). 121. 

ಬೆರಕ "ಬೆರಕೆ? ನೋ. 

ಬೆರಕೆ, ಬೆರಕಿ, ಬೆರ್ಕಿ (ನಾ). ೧. ಸೇರಿರುವುದು; ಮಿಶ್ರಣ : 
ಪ್ರಸಾದನಿಷ್ಕೆ ಬೆರಕೆಯಲ್ಲಿ ಬೀಯವಾಯಿತ್ತು (64ರ. ೪೬೩) ; ಪರಿಪರಿಯ. 
ರನ್ನದೊಡವಿನ ಬೆರಕೆಯ ಬೆಳಗಡರೆ (೪೫: ೧೪). " ಕಲಬೆರಕೆ ? 


ಪರಾ. ೨. ಕೂಟ; ಕೂಡುವುದು : ಬೆರಕೆಗೆ ಪೇಸುವಳ್‌ ಬೊಜಗರಪ್ಪರ 
ನಂಟರೊಳಂಗಹೀನರುಂ ತರುವಲಿ ಗಂಡರುಂ ಮನೆಗೆ ಬಂದೊಡೆ 


ನಾಣಾವಳ್‌ (0೬೮5: ೨-60)- ೩. ಹೊಂದಾಣಿಕೆ; ಹೊಂದಿಕೆ; 
ಸಾಮರಸ್ಯ : ಬೆರಕೆಯೇ ಬಾಳೆ ಸವಿ ಬೆರಕೆಯಿಲ್ಲದ ಬಾಳ್ವೆ ಹಿರಿನರಕ ಕೇಳು 
(ಶಾಗೆ. ೬-೨). ಬೆರಿ: ೪. (ಉಕ) ಚುರುಕಾದ ವ್ಯಕ್ತಿ; 
ಚಾಲಾಕಿರುವ ವ್ಯಕ್ತಿ: ಹುಚ್ಚೆರೇ ಆಗಲಿ, , , " ಬೆರಕಿ 'ಗಳೇ ಆಗಲ 
ಯಾರೇ ಆದರೂ ತ್ರಿಷಬ್ಬಿಗಳು ಬೇಕೇ ಬೇಕು (ರುಂಗಾಫ್ರ, ಓ); ಇವ. 
ಮಾತ್ರ ಬಾಳ ಬೆರಕಿ ಆಕ್ಕಾನು (6ಕ್ತರ್ಯ- 00)- (ಗು). ೫. ಚಾಲಾಕಿ 
ನಿಂದ ಕೂಡಿರುವ; ಚುರುಕಾದ: ಬಲೆ ಬೆರಕಿ ಹುಡುಗಿ ಬಾಲಿ 
(ಮುಣ್ಳುತೆ. ಇ )- ಬೆರ್ಕಿ: ೪. ಶೀನ ಬೆರ್ಕಿ ! ನಮ್ಮನ್ನು ಕರೆಯದೆ. 
ಶಾಲೆಗೆ ಬಂದೆಯಾ ? (೩೫೦. 3). ೫, ಅಲ್ಲದೆ ಬೆರ್ಕಿದೇಸಾಯಿ ತನ್ನ ಸಂ 
ಮಾತುಗಳ ಮೇಲೆ ತಣ್ಣೀರು ಸುರುವಿ ತಪ್ಪಿಸುವ ಸಂಭವವೂ ಉಂಟು 
(ಗಂತೂಯಿ- 390). [ಬೆರೆ + -ಕೆ./ತುಳು. ಬೆರಕೆ. ಬೆರ್ಕೆ ಬಿರಕೆ./ 
ಮರಾ, ಬೆರಕಾ, ಬೆರಕ:] 

ಬೆರಕೆಗಂಪು (ನಾ). ಬೇರೆ ಬೇರೆ ವಸ್ತುಗಳ ಮಿಶ್ರಣದಿಂದುಂಟಾದ 
ಸುವಾಸನೆ ; ಮಿಶ್ರಗಂಧ: ಅಂಜದೆ ಪೊಕ್ಕು ನಡುನೀರೊಳಂಡುವ 
ವನದೇವಿಯರ ಸೋರ್ಮುಡಿಯಿಂ ಪಠೆದರಲ ಬೆರಕೆಗಂಪಿನ ಪೊಂಪುಟಕೆ 
ಯೊಳ್‌ (ಕಾರಂಪೂ. 0೦೭) ; ಮಗದುಗಿಪ ಮೃಗಮದದ ಮುಡಿದಕದಂಬ 
ಪ್ರಸೂನದ ಬೆರಕೆಗಂಪಿಗುರವಣಿಸಿ (೧05. ೨-೦೦೩ 2). [ಬೆರಕೆ 4. ಕಂಪು] 

ಬೆರಕೆಗೂರ್ಟು (ನಾ). ಬೇರೆ ಬೇರೆ ಬಗೆಯ ಆಹಾರ; ಮಿಶ್ರಣವಾದ 
ಓಗರ : ನೀವು ಬರಲಕ್ಕಿ ನೆಣಸಿಯದುದಕ್ಕೆ ಮಿಕ್ಕ ರಟಮೆಯಕ್ಕಿಯಂ ಕಲಸಿ 
ಮಾಡಿದಡುಗೆಯ ಬೆರಕೆಗೂಟಿನುಂಡ ಕಾರಣಮಾ ಅಗುಲ್ಗಳಂ ಬಿಸುಟಂ 
(ಫುಕ್ಯಾಸ್ರ- ೬-೩೪ ಐ). [ಬೆರಕೆ 4 ಕೂರ್ಟ್ಮ) 


ಬೆರಕೆಗೆಂಪು 


(ನಾ). ವಿಧವಿಧವಾದ ಬಣ್ಣಗಳು ಸೇರಿ ಆಗಿರುವ ಹೊಸ 

ಕೆಂಪುಬಣ್ಣ : ನವಮಣಿಸಂತಾನದೊಳೆಗೆಸೆಯೆ ಬೆರಕೆಗೆಂಪು 
60-೩೭) ; ಬೆರಕೆಗೆಂಪಿನ ಬಂಡಾರ ವರವನಸತಿಯ ಲಾವಣ್ಯರಸದ 
'ವಾದುವಲ್ಲಿ ಕಾಸಾರ (ಶೇಪಿ:ಸ. ೧-೭೩). [ಬೆರಕೆ 4- ಕೆಂಪು] 
ನಾ). ಜಾತಿಸಂಕರವಾದ ವ್ಯಕ್ತಿಗಳ ಸಮೂಹ : ಹರಿದರಿನ್ನೀ 
ಕ್ಷವು ಬೆರಕೆಜನರಾಲಯವು ಲೆಕ್ಕನುಸರದಲಿಹವವನೀ 
ಶ್ರೈಸಿ (ವಿಶ ಪು- ೬೬-೦೫). [ಬೆರಕೆ 3. ಜನ] 
(ನಾ). ಸಂಕೀರ್ಣವಾದ ಬಣ್ಣ ; ಮಿಶ್ರವರ್ಣ : 
ಮಿಡಿಯ ಪೂಗುಡಿಯ ಪಣ್ಣ ದೋರೆವಣ್ಣ ಬೆರಕೆವಣ್ಣದೊಳ್ಳಳಿರ 
0 ಬೆಡಂಗುವಡೆದು , , , ರತ್ನಮಯ ಭೂಷಣಾ:ಗತರುಗಳಂತಿರ್ದ 
ಇನೊ;ಕಹಂಗಳುಂ (ಕಂಡ್ರಫು. 0-0೦೩ ನ). 

[ಬೆರಕೆ 4 ಬಣ್ಣ] 

ಬೆರಕೆವರಲು (ನಾ). ನಾನಾ ವಿಧವಾದ ರತ್ನಗಳ ರಾಶಿ: ವರದರುಶನ 


ಬಗೆಯ 
(eo: 
ಪೂರ 

ಬೆರಕೆಜನ 
ರಾರ: 
ನೆರಳನ 

ಬೆರಕೆವಣ್ಣ 
ಕಳಿಕೆಯ 
ಪುದು; 


ಮಾರಂ। 


, 09-8೬) ಬೆರಕೆವರಲ ಹೊನ್ನ ನೇವಳ ಹೊಳೆದುದು ತರುಣಿಯ 
ಇಗ್ರದೊಳ (೪65. ೪೦-೩6). [ಬೆರಕೆ - ಪ (< ಹಪರಲ್‌)] 
(ನಾ). ಇ ಬೆರಕೆವಣ್ಣ : " ಸಾರಂಗಃ, ಶಬಳಃ - ಈ ೨ 
೯೦" (ಹಯ, 030-೩0)- [ಬೆರಕೆ 4 ವರ್ಣ] 

(ನಾ). ನಾನಾವಿಧವಾದ ಹೂವುಗಳನ್ನು ಸೇರಿಸಿ ವಣಡಿದ 


ಗಮಂ ತಲೆಸುತ್ತಿ (6ರ೯ಕೇ: 3-38 ನ). [ಬೆರಕೆ - ಬಾಸಿಗ] 
(ನಾ). ನಾನಾ ಬಗೆಯ ಹೂವು; ಅನೇಕ ವಿಧವಾದ 
; ಅಸಿಯಳೊರ್ಪಳು ಪಿಡದೆತ್ತಿದ ಸಂಪೆಗೆಯೆಸಳ ಬಾಸಿಗವಾಗಳ 
'ವಳ ಮಿಸುಪ ಕಣ್ಮದಿರ್ಗಳಿಂ ಬೆರಕೆವೂವಿನ ಹೊಚ್ಚಹೊಸಮಾಲೆಯಂತೆ 
೨ (ಕುರಾ730- ೨6-0೯). [ಬೆರಕೆ 4 ಪೂವು (ಆ. ಹ್ಯೂ] 

(ನಾ). ಬೇರೆ ಬೇರೆ ಬಗೆಯ ಬೆಳಕು; ಮಿಶ್ರಕಾಂತಿ: 
ನವರತ್ನಕೂಟಾಗ್ರದಿನುಣ್ಮೂವ ಬೆರಕಿವೆಳಗು . , . ಕಣ್ಣೆ ಸೆದುದು (ತಂಪ್ರಶ್ರ- 
;  ಸಕಲಸೌಂದರ್ಯಮನೊಳಕೊಂಡ ಮೇಲ್ಮಟ್ಟಿನ ಬೆರಕೆವೆಳಗು 
[ದೊಳಗಂ ಪೊಜಗಂ ತೆಸ್ಳನೆ ಶೀವೆ (೧೦೫. ೨೦-೨೮ ವ); ನಸು 
ಎಂಚನು ಮಿಸುಪ 


[ಯ ಬೆರಕೆವೆಳಗನು ಪಸರಿಸುತ ಬಂಡು 
[ಬೆರಕೆ + ಬೆಳಗ್ಯು] 


(ಸಾಳ್ಮರಾ- ೨೭-೨).- 


ಬೆರಕೆಸೊನು (ನಾ). (ಒಟ್ಟಾಗಿಯೆ ಅಡಂಗೆಗೆ ಉಪಯೋಗಿಸುವ) 
ಬೇರೆ ಬೇರೆ ಜಾತಿಗೆ ಸೇರಿದ ಸೊಪ್ಪೆ : ನೂಲೆಗೆಣಸು ಉಗನಿಕಾಯಿ 


ಬೆರಕೆಸೊಪ್ಪು ಇತ್ಯುದಿಗಳನ್ನು ಸಂಗ್ರಹಿಸುವಾಗಲೋ . 
ಪ್ರದೇಥ ಸುಪರಿಚಿತವಾದದ್ದೆ ಆಗಿತ್ತು (ಮಂಕು. ೩೭೬); 
ಸಾರು ಚಂದ, ಸೂಳೆ ಮಕ್ಕಳು ಚಂದ (ಗಾಂ). [ಬೆರಕೆ 4 ಸೆ. 


ಕ್ರಿ). ಉಪಾಯವನ್ನು ತಿಳಿ : ನೊಂದ ಸಿಂಗದ ಮೇಲೆ ಬೆರಗಜ 


[ಬೆರಗ್ಳು 4- ಅಜ್‌] 


ಬೆರಗ್ಗು (ಕ್ರಿ). ಆಶ್ಚರ್ಯಪಡು ; ವಿಸ್ಮಯಹೊಂದು : ಬೆರಗಾಗು : 
ಮುನ್ನಿಸ್ರಂಗವರು . . . ಬೆರಗಿ ದ್ವಾರದ ಪಾಲಕರು ರರ ಚರಣ 
ಗಳನ್ನು ವಂದಿಸಿ ಚರಿಸಿದರು ಗೃಹಮಧ್ಯದೊಳು ಗಿರಿಪರನಿಗರುಹಲ್ಕೆ 
(ನಗರ. ೩-೩೪) ; ರಾಜರು ಬೆರೆಗಿದರು ಲಾವಣ್ಯಲತಿಕೆಯ ರೂಪವನು 


ಕಂಡು] (6ರ:50, ೬-೦೦). [-ಆಬೆಜಿಗು, / ತುಳು. ಬೆರಗು] 


25 


[3 


ಬೆರಲ್‌ 


ಬೆರಗ್ಗು 'ಬೆಜಿಗು' ನೋ 

ಬೆರಗು (ನಾ). ೧. ವೇಗ 
ಧೂರ್ತತೆ : ಬೆರಗಿನಿಂದ 
ಗಳಿಂದ ಬಯ್ದು ಇದಕ್ಕೆ ಪ್ರತಿಫಲ ಕೊಡದಿ ಹಲ್ಲು ಕಚ್ಚಿದನು. 
(೫0೮2ರ: ೯ ಕತಾಸಾರ): ೩. ಉಪಾಯ; ಪಾತಕಿ ಕೊಂದಳ್‌ 
ಬೆರಗಿಂ[ಶಾಕಾಂ.. ಗರದಿಂ) ಗಂಡನನಾ ಸ್ತ್ರೀಚೆರಿತಮದೇಂ ಕಳೆಯಲರಿದು 
ಪೆಂಡಿರ ಕೃತಕಂ (ಯಕೋತ. ೩-೩0). ೪. ಕೌಶಲ : ಚಾತುರ್ಯ : ಬೆರ 
[ಜಾತಾಂ-ಜ]ಗುಗಳಪಸರಾನ್ವಿತಂಗಳು ಬಿಜುಸುಗಳುದಾಸೀನದೃತ್ತಿಗಳಜವು 
ಗಳು ಕೇಣಂಗಳಪಹಾಸ್ಕ ರಗು ಚುಂಬನ 
ಪಪ್ಪು ಸೀತೃತವೆಜಕ ) 
೫. ವಿವೇಕ; ಒಡನೊ ಲೈನ 
ಗಾಗದು (ಕಕಣ. ೨-೩೦); " ಉತ್ಸಾಹ ” (ಕಂಕಣ, ಒ) ; ಕಾರಣ” 
(ತುಶಂಾ- ಅತುಐರ); * ದಾಕ್ಷಿಣ್ಯ ” (ಕರಣ: ೪ 

[ದೇ.॥ ತಮಿ. ವಿರೈವು, 

ಜಿರಿದು; ತೆಲು. ವೆರವು, ವೆರುವು] 

ಬೆರಗುಗೊಳ್‌ 'ಬೆಜಗುಗೊಳ್‌' ನೋ. 

ಬೆರಗುಗೊಳಿಸು (ಕ್ರಿ). ಆಶ್ಚರ್ಯಪಡುವಂತೆ ಮಾಡು ; ವಿಸ್ಮಯ 
ಪಡಿಸು : ವೈದ್ಯರನ್ನೂ ವಿಜ್ಞಾ, ನಿಗಳನ್ನೂ ಬೆರಗುಗೊಳಿಸಿತು (ಹಸತ, 
೨೧೮): [ೆರಗ್ಮು (ಬೆಳಗು) 4 ಕೊಳ್ಳ್‌ * ಎ ಇಸ್ಯು) 

ಬೆರಗುಬಡಿ (ಕ್ರಿ). ಆಶ್ಚರ್ಯಪಡು ; ವಿಸ್ಮಯಹೊಂದು : (ತುಟಿಗೆ 
ಕೈವೆರಳಿಟ್ಟು ಬೆರಗುಬಡಿದೆಂತಂಗಿ) (ಕಂರ್ರಸ- 8-06) ; ಪೀಂಚಲು ಬೆರಗು 
ಬಡಿದವಳಂತೆ ಗಂಡನ ಕಣ್ಣನೇ ನೋಡತೊಡಗಿದಳು (ಪುರೆಕು. 96೨). 

[ಬೆರೆಗ್ಮು (< ಬೆಜಿಗು)4 ಬಡಿ] 
ಬೆರಗುವಡು " ಬೆಜಿಗುವಡು”' ನೋ. 
ಬೆರಗುವಾರ್‌ (ಕ್ರಿ). ಉಪಾಯರದನ್ನು ಅಪೇಕ್ಷಿಸು,--ನಿರೀಕ್ಷಿಸು (?) : 


ತೆ: (೪). ೨. ಅಧಿಕಪ್ರಸಂಗತನ 
ಬೋಳನು ಹೀನವಚನಗಳೆಯ ವೇದಮಂತ್ರ 


ರೆನೆ; 


a 


ಗಳೆ (ಐಸಪು. ೪0-೬೦) ; 
ಬೇಟವು (1 
ೀದಿದೊಂದು ಬೆರ[ಕಾಕಾಂ. 


ರ) 


ಮಲ, ವಿರು; ಕೊಡ. 


ವಿರಕು ; 


ಅಳವಿಗೆ ಸಾರ್ದನೇ ಬೆರಗುವಾರ್ದನಿ ಮೆಯ್ವಲಯಿಂದೆ. ಪೋರ್ದನೇ 
ತಿಳಿವೊಡದಿಲ್ಲ ಅಪ್ಪಳಿಸಿದನೆತ್ತಿಕೊಂಡು ಧರೆಗಿಕ್ಕಿದಂ , . , 


ತಕನಂ ಮುರಾಂತಕಂ (87ಎ. ೬-೨೪). [ಬೆರಗು * ಪಾರ್‌] 

ಚೆರಟು "ಬಜುಂಟು ' ನೋ. 

ಚೆರಟೆ "ಬೆಟ್ಟಿ "ನೊ". 

ಚೆರಣಿ “ಬಜಿಟಿ' ನೋ. 

ಬೆರಲ್‌, ಬೆರಲು. ಬೆರಳ್‌, ಬೆರಳು (ನಾ). ೧. 
ಅಂಗುಲಿ ; ಬೆಟ್ಟು: 
(ಹರಾಯು. ೮೫-೩೬೨); 
ಮುಂಗೆಯ್ಯುಂ ಬೆರಲ್ಗಳುಂ 
095-060); ಬೆರಲ ಕೊರಲ ಕೂ 


ಕೈ ಅಥವಾ ಕಾಲಿನ 
“ ಅಂಗುಲೀ, ಕರರಾಖಾ-ಈ ೨ ಬೆರಲ್‌ ” 
ನಾನಾಪ್ರಕಾರದ  ಕಂಕಣಗಳುಮಂ ತೊಟ್ಟ 
ಶುಭಲಕ್ಷಣಾಂಕಿತಮಾಗಿ (ನಡ್ಮಾಂ3. 
ಬೆರಲಂ ಮಿಡಿಯಿಸಿದುದು (ಅಪು. 
ಶಲ್‌... ಲಾಂತಮಿದಂ ಗ್ರಾಮ್ಮ 
ರಣಸಯದುಚ್ಚರಿಸುವರ್‌ ಕುಳಾಂತಭ್ರಮೆಯಿಂ/ (ಶುದ. 36). ವಿ. 
ಒಂದು ಬೆರಳಿನ ಅಳತೆ: ಒಂದಂ ಅಂಗುಲ ; ತಾನಾ ಖೇಚರೇಂದ್ರಂ 
ವ ಕಾವ ಗುಣಮಂ ಪುಣ್ಣಿಂದಭೂಪಾಳಕ 
1114). ಬೆರಲು : ೧. ಕೊರಲ ಮೂರೇಖೆಯ 


x ್ಲ ಬೆರಲ ಕೈರೇಖೆಯುಜ: (ೋಷತು ೦೭-೬೪). 
ಬೆರಳ್‌ : ೧. ವಿರಚಿಸಿ ಸುಕಂಮಾರತೆಯಂ ಪಿರಿದುಂ ಬೆರಳಿಂದವಂ: 
ನೋಡಿದನೋ . . . ಎನಲ್ಲಾ ತರುಣಿಯ ಗಂಭೀರನಾಭಿಮಂಡಲ 
ಮೆಸೆಗುಂ (ಕಾರಣಾ. 00); ಎರೆಡುಂ ಮಡಂಗಳಿಡೆ ನಾಲ್ವೈರಳುಂಗುಷ್ಟಂ 


ಗಿರೆ (ಸುವ: 6-೩); ನಿಡುಯೊಟ್ಟೆಸೆಯೆ 


ಗಳೆಡೆಗಳೆರಡಜ್‌ಡೆಯೊರ್ಗೇಕ 


ಬೆರಲಚ್ಚು 


ಕರಮತಿಶಯದಿಂ ಬೆರಳೊಳಿ” ರಂಜಿಸೆ (ರರಾನ್ಮು.೦-೯೫). ಬೆರಳು: 
೧. ಷೆನ್ನ ಕಾಯವ ದಂಡಿಗೆಯ ಮಾಡಯ್ಯ . . . ಎನ್ನ ಬೆರಳ ಕಡ್ಡಿಯ 
ಸ (೧4ರ: ೫೦೦); ಕಂಬನಿಯ ಮಿಡಿದಳು ಬೆರಳಿನಲಿ (ತ: 
ಬೆರಳು ತೋರಿಸಿದರೆ ಹಸ್ತ ನುಂಗುತ್ತಾನೆ (ಗಾರ). ೨. "ಇಬ್ಬೆರಳು' 
೩. (ಆಲಂ) ಸಹಾಯ: ಯಾವನೆನ್ನನು ದಿವ್ಯಗತಿಯ ಸೋಪಾನ 
ವಭಾವದ ಬೆರಳು ಕೊಟ್ಟು ಹತ್ತಿಸಿದನೋ (ಕೃಷ್ಯಾಕು. ೯-೬). 
ಲಂ ಮಿಡಿಯಿಸು.- (ಆಲಂ) ಸೋಜಿಗವನ್ನು ಉಂಟುಮಾಡಂ: 
ಗೊಳಿಸು : ಮಿಡಿವಂ ಬೀಣೆಯನಿವನಿವಳೊಡನೆಸೆವಳ್‌ ಬೆರಲ 
ಕೂಟಂ ಬೆರಲಂ ಮಿಡಿಯಿಸಿದುದೆನಿಸಿ (ಅತಿ. ೪-00೬); ಬೆರಲಂ 
ಸಪ ಪುಲಕಾಂಕುರಮಂ ಪುಟ್ಟಿಸುವ . , , ಅರಮನೆ ಮಾಲ್ದಾದು 
ಗತಿವಿಸ್ಮಯಮಂ (ಕಂರಾಮೂ. ೦-೧೨೯). ಬೆರಲನಿತು -ಬೆರಳಿನಷ್ಟು 
: ನಿರುತಿಯ ಕಂಭದಿಂದಮನಿಳಾಸೆಯೊಳಿಕ್ಕುವ ಕಂಭಮಪ್ಪುದೊರ್ವೆ 


ಕಿಳಡೈಪ್ಪುದದರ್ಕೆ 
ಗೊಂ| 


ದಲಾದ್ಧಮಪ್ಪುದೊರ್ವೆರಲನಿತುಂ  ಹವಿರ್ಭುಜನ 
ಕಂಭಮದೂರ್ಜತಪುದಂ (ಊಕೋಶ. ೩-೨6)- ಬೆರಲ ಸೇವಗೆ- 


(440೫. ೩-೬). ಬೆರಳಬದೆಗ-ಬೆರಳೆತ್ತಿ ತೋರಿಸಿದರೆ 
ಸಿದ್ಧವಾಗಿರುವ ಸೇವಕ; ಕೀಳಾಳು: ಆ ನೃಪಾಲರ 


ಕಚ್ಚಿಸು- (ಆಲಂ) ಸೋಜಿಗಗೊಳಿಸು; ಅಚ್ಚರಿಗೊಳಿಸು: ಗರುಡ 
ಗಂಧರ್ಭಕಿನ್ನರ ಕಿಂಪುರುಷರ ಬೆರಳು ಕ[ಶಾಕಾಂ- ಗ)ಚ್ಚೆಸಿ ಪುಲ್ಲುವಿಡಿಸಿ ಉರಗ 
ಮಂಡ್ಲಿರವೇಖಾ್‌ಸಿ ನೀರ ಪೊಗಿಸಿಯೆ ತರುವನೇಟ್‌ಸಿ ಮೇಲ್ಪಿಡುವೆ (ತ್ರಿ ಫುಸಾಂ- 
60-0ಫ0; ಅವನ ಯುಕ್ತಿಗಳು ಬೆರಳು ಕಚ್ಚಿಸುತ್ತಿದ್ದವು (ಕಂತ. ೩9). 
ಬೆರಳ ಕಚ್ಚು - (ಆಲಂ) ಅಚ್ಚರಿಗೊಳ್ಳು; ಸೋಜಿಗಪಡು : ದಯಾ 
ವಠಿಯು ಪುರುಷಾರ್ಥ, ಎದೆಗಾರಿಕೆಗಳನ್ನು ನೋಡಿ ಜಿಲ್ಲೆಯ ಇನ್ನುಳಿದ 
ಜಂಗಿ|ರುದಾರರು ಬೆರಳು ಕಚ್ಚುತ್ತಿದರು (೬0೫, 003); ಪಾಂಡವರ 
ಆಗಿನ ದೌಲತ್ತಿಗೆ ಯಾರೂ ಬೆರಳುಕಚ್ಚುವಂತಿತ್ತು (ಸುತ್ತುಮುು- ೩). 

[ಕೇ.॥ ತವ. ಮಲ. ವಿರಲ್‌; ತುಳು.ಬೆರೆಲ್‌, ಬಿರೆಲ್‌. ಬೆರೆಳ್‌; 
ತೆಲು] ವ್ರೇಲು, ವೇಲು; ಕೋತ, ವೆರ್ಲ್‌; ತೊದ. ಪೆಳ್‌] 


ಬೆರಲಟ್ಟು, ಬೆರಳಚ್ಚು (ನಾ). ೧. ಬೆನ್ನು ಒತ್ತಿದ ಗುರುತು; 
ಆಂಗುಲಿಮುದ್ರೆ : ನಿಜ್‌ನಿಕಗೊಂಡ ಗುಣಾರ್ಣವನ ತಲೆನವಿರ್ಗಳ್‌ 


ರಸಮನಿಡಿದಿಡಿದು ತೀವಿದ ಕಮಲಾಸನನ ಬೆರಲಚ್ಚುಗಳನ್ನ 
ವು(ಕುಕರಾ- ೨-೩೯೦): ಬೆರಲಚ್ಚುಗಳಚ್ಚಿ ಆದಂತೆ ಕೊಂಕುಗಳ ತಲೆನವಿ 
ಮೂಡದಲಿಸುವಂತೆವೊಲಿರ್ದುವು ನಮ್ಮ ವೀರಮಂ (ಶಂಶಶಾ. ೭-೩೭). 


`ಬೆರಳಚ್ಚುಯಂತ್ರ` ಪರಾ. 
ಯಂತ್ರದಿಂದ ಮೂಡಿಸಿದ ಅಕ್ಷರ : ಬೆರಳಚ್ಚಿನ ಪ್ರತಿ 
ಇಡಿಕೊಡು (ರೂಂ). [ಬೆರಲ್‌ + ಅಚ್ಚು) 


0: ಹಿಂದಿನ ಜೀವನದ ನೆನಪು ಮೆಲ್ಲನೆ ಅವಳ ಅಂತರಾಳದಲ್ಲಿ 
'ಡಿಸಲಾರಂಭಿಸಿತ್ತು (ಶಾತುಶು. ೪). 


[ಬೆರಲು (< ಬೆರಲ್‌) 4 ಆಡಿಸು] 


3 


ಜಿ 


30 


45 


೬೫೮೩ 


ಬೆರಳಚ್ಚುಮಣೆ 


ಬೆರಲು "ಬೆರಲ್‌' ನೋ. 
ಬೆರಲುಂಗುರ. ಬೆರಳುಂಗುರ (ನಾ). ಬೆಟ್ಟಿನಲ್ಲಿಟ್ಟುಕೊಳ್ಳುವ ಉಂಗುರ; 
೦ಗುಳೀಯಕ : ಕೈಯಂ ನೋಡಿ ಬೆರಲುಂಗುರಮಂ ಕಾಣದೆ ... ಅಂಜಿ 

ದೆಸೆಗಳಂ ನೋಬ್ಬಿನ್ನೆಗಂ (5ತ್ಕಾರಾ- ೩-೬); ತೊಳಪ್ಪ ಬೆರಲುಂಗುರಮಿಂಚರ 
ಮಾವ ನೇವುರಂ (52೫. ೬೪0). ಬೆರಳಂಂಗುರ : ಭಂಭಳಿರೆ ನಿಮ್ಮ 
ಹೊಳೆವ ಬೆರಳುಂಗುರ ಕಿಣಿಕಿಣಿನಾದ (ಶೃರಂಠ- 0-080-0) ; ಕಾಲರಾಯನ 
ಬೆರಳುಂಗುರದೊಳು. ಗಾದೆ ಮಿರುಗುವ ಹೊಸ ಹೊಚ್ಚ ಹರಳು 
(ಇಂತಾಶ. 3೨೦-6). [ಬೆರಲ್‌ 4 ಉಂಗುರ] 

ಬೆರಲೆತ್ತು. ಬರಳೆತ್ತು (ಕ್ರಿ).(ಆಲಂ) ಮೇಲ್ಮೆ ಅಥವಾ ಶ್ರೇಷ್ಠತೆಯನ್ನು 
ಸಾರು: ದೊರೆವೆತ್ತ ತರ್ಕಶಾಸ್ತ್ರದ ಪರಿಣತಿಗಂ ನೆಗಟ್ಜಿ ಚಕ್ರವರ್ತಿಯ 
ಸಭೆಯೊಳ್‌ ಬೆರಲೆತ್ರಿದರೆಂದೊಡೆ ವಾದಿರಾಜದೇವರ ಸಮಾನಮಾರೀ ಧರೆ" 
ಬೊಳ್‌ (ಸುಳು. ೦-೩೪); ನನೆಯಂಬುಗಳ್ಳಿ ಬೆರಲೆತ್ತುವರಲ್ಲಿಯ ಮಾಲೆ. 
ಗಾರ್ತಿಯರ್‌ (ಮಣಕ. ೨-೩೪) ;  ಬೆಲೆತ್ತುತ್ತಿಯ್ದೆ ಕೊಂಡಾಡಿದನವನೆ 
ಮಹಾಶೌರ್ಯಮಂ ಪಾಂಡುಪುಶ್ರೆಂ (101. ೪-೪೪). ಬೆರಳೆತ್ತು; ಸಲ 
ಭೂವಲಯಕೆ ಮಾಟೆನಿಸುವಾತನೀ ಪೊಳಲಾಣ್ಮನೊರ್ವನೆ ಸಘಾಟಿಕೆಯೊ 
ಳೆಂದು ಬೆರಳೆತ್ತಿ ತೋಜಸುವಂತೆ ನೋಟಕರ ಕಣ್ಣೆ ಕಾಣಿಸಿದುವೆಣ್ಣಿಸೆಯ 
ಡೆಂಕಣಿಯ ಪಳವಿಗೆಗೆಯ್ಗಳು (ಕೈಬಠಾ, ೦೬-೯). [ಬೆರಲ್‌-4- ಎತ್ತು) 

ಬೆರಲ್ಮಿಡಿ (ಕ್ರಿ). ೧. ಬೆರಳುಗಳ ವೂಲಕ ಅಭಿನಯಿಸು ; ಕರವಿನ್ಯಾಸ 

ಮಾಡು : ಸಭೆಯ ಶೋಭೆಯುಮಂ ಸಾಮ್ರಾಜ್ಯದುನ್ನತಿಯುಮುನೆಡೆ. 

ವಿಡದೆ ಬೆರಲ್ಮಿಡಿದು ಬಿಚ್ಚಳಿಸಲ್‌ (ನರ್ಧಶು- ೫-೯ ನ), ವಿ. (ಆಲಂ) 

ಸೋಜಿಗಗೊಳ್ಳೂ: ಅಚ್ಚರಿಗೊಳ್ಳು : ಸೊಡರ್ಗುಡಿಯೊಯ್ಕನಾಗೆ ... 

ಚಂದ್ರಿ ಕಾಪೃಭೆ ಮೊದಲ್ಲಿಡೆ ` ನಾಡೆ ವಿಠರ್ಕದಿಂ ಬೆರಲ್ಮಿಡಿದು ಗುಣಾರ್ಣವಂ 

» ನಿಟ್ಟಿಸಿದಂ ಬೆಳಗಪ್ಪ ಜಾವಮಂ (ಕಂಕಣ. 9-000), 

[ಬೆರಲ್‌ _. ಮಿಡಿ] 

ಬೆರಲ್ಮಿಡಿಸು (ಕ್ರಿ). (ಆಲಂ) ಸೋಜಿಗವನ್ನುಂಟುಮಾಡು; ಅಚ್ಚರಿ 
ಗೊಳಿಸು: ಮದನನೈದಂಬಿನೊಳುಬಿಸ್ಕುವ ಸೌಂದರ್ಯದ ಕೈಮಿಕ್ಗೆರ 
ಕಾಂತೆಯ ಬೆರಲ್‌ ಬೆರಲ್ಮಿಡಿಸುಗುಂ (ಮಂಕ. ೩-೬೦). 

[ಜೆರಲ್‌ ೬ ಮಿಡಿಸು (< ಮಿಡಿಯಿಸು)] 


'ಯಿಸು' 


ಬೆರಸ್ಕು “ಬೆ! ನೋ, 

ಬೆರಸ್ಕು (ನಾ). ೧.ಸಂಬಂಧ; ನಂಟು: ಪರಶಿವನ ಸಲ್ಲೀಲೆವೆರಸಿನಿಂ ವಿಶ್ವ 
ಮಪ್ಪಿರವ ಗುರುರಾಯ ಸುವಿವೆ ಕಗೊರೆದ (ಶುಕೋಂ. ೩ ಸೂತ). ೨. 

ಬೆರಸು ಬೆಲ್ಲಣಿಯಿಕ್ಕೆಯಾಶೆವಾಶೆಯ ದೇಶ ಚೆಕ್ಕು 
- ಸೈಪುದೋಜುವ ಸೂಳೆಗೇರಿ ಸೊಗಸಾದುದಲ್ಲಿ 

[ಇ ಬೆರಸು] 
(ಅ). ಸಹಿತ; ಒಡ ಸಂಗಡ : : ಗಂಗಮಹಾನಾಯ್ಕಗೆ 
ಗಟನಿವೆರಸು ಮೂವತ್ತುಗುಳ ಅಯ್ಗುಳ ಪಾಟು ಕೊಟ್ಟೋರ್‌ 


ae 


ಬೆರಸಂ, 


6೬-೩; ಸು-720); ಮಾಣಿಗಳ್ವೆರಸು ಪೊಜವೊಬ 
ತ್ತಿರೆ (ಕತ್ಮಾರಾ- ೩೭-೨೩); ಪರಿವಿತಂಮರೇಂದ್ರಸಮಾಜಂ 
ರಾಜಭವನಮಂ ಹೊಕ್ಕಿ (ಶು. ೬-೧೦6 ನ) ; ಸನ್ಕಿಣುವೋಲ್‌ 
ನಿಶ್ಚಲತ್ವಂ ಬೆರಸಾದಂ ಸೂರ್ಯಬಿಂಬಕ್ಕಭಿಮುಖನೆನಿಹೀ ಮೌನಿ ತಾನಿರ್ವ 
[ಇ ಬೆರಸ್ಕು] 


ತಾಣಂ (೫ಕುಂತ. 003-೦೭೪) 
ಬೆರಳ್‌ "ಬೆರಲ್‌' ನೋ. 
ಬೆರಳಚ್ಚು `ಬೆರಲಚ್ಚು' ನೋ. 
ಬೆರಳಚ್ಚುಮಣೆ (ನಾ). ಬೆರಳಚ್ಚು ಜೋಡಿಸಿರುವ ಮಣೆ; ಬೆರಳಚ್ಚು 

ಯಂತ್ರ: ಬೆರಳೊತ್ತುವುಣೆ, ಬೆರಳಚ್ಚುಮಣೆ, ಬೆರಳುಮಣೆ (ಜಂ 
[ಬೆರಳಚ್ಚು (< ಬೆರಲಚ್ಚು) .- ಮಣೆ] 


maar. ಪತ್ರಿನಿ- 1೪), 


ಬೆರಳಚ್ಚುಯಂತ್ರ 


ಬ್ರ ಗರ್ಗ (ನಾ). ಬೆರಳಚ್ಚಿನ ಯಂತ್ರ; ಟೈಪ್‌ರೈಟರ್‌ : 

ಈಗ ಕನ್ನಡ ಬೆರಳಚ್ಚುಯಂತ್ರಗಳು ಬಹಳ ಬೇಕಾಗಿವೆ (ರೂಂ). 
[ಬೆರಳಚ್ಚು (ವ ಬೆರಲಚ್ಚು)-4- ಯಂತ್ರ] 

ಬೆರಳಲು! (ನಾ). ಬೆಟ್ಟನ್ನು ಅಲ್ಲುಡಿಸಂವುದಂ, -ಅಲುಗಿಸುವುದು : 
ಧರೆಯೊಳು. ನಟ್ಟ ದಿಟ್ಟಿಯಲಅಿತಧರದೆ ಪೊರಳುವ ತಂದಿನಾಲಗೆಯ 

[ದೊಳಾಂದೋಳಿಪ ಮಸ್ತಕದರಳುಗಣ್ಣಬಲೆಯೊಪ್ಪಿದಳು (ಕಂತರಿ. 

[ಬೆರಳು (೬ ಬೆರೆಲ್‌) 4 ಅಲುಕ] 

(ನಾ). ಬೆಟ್ಟಿನಿಂದ ಮಾಡುವ ಅಪ್ಪಣೆ. -ಆಜ್ಞೆ; ನನ್ನಂತೆ 

(ಎಲ್ಲರೂ ಶಾಂತಲಾದೇವಿಯವರ ಬೆರಳಾಣತಿಯಲ್ಲಿ ನಡೆಯುವುದು 

ಗೌರವ ಎಂದುಕೊಂಡಿದ್ದೇವೆ (ಸತತ. ೦೪೭). 

[ಬೆರಳು (೬ ಬೆರಲ್‌) 4 ಆಣತಿ ( ಆಣತ್ತಿ) ] 

ನಾ). ಬೆಟ್ಟೆನಲ್ಲಿ ಹುಟ್ಟಿದುದು ; ಉಗುರಂ : ನಖ: ಬೆರಳಿಚದ 

ನೆಯ ಮಿಡಿವ ಹಿಂಸೆಗೆ ತಂತಿ ತಾಂ ಬೀಣೆಯಿಂಚರವೀಯುವಂತೆ 
(ಕೀರತಿ. 00೦-೩೦೩)- [ ಬೆರಳು (< ಬೆರಲ್‌) + -ಇಚ] 

ಬೆರಳಿಡು|(ಕ). (ಆಲಂ) ಗುರುತಿಸು; ನಿರ್ದೇಶಿಸು: ಪ್ರಾಚೀನ 
ಕನ್ನಡಸಾಹಿತ್ಯದಲ್ಲಿ ನಂಟಕವಿತ್ತೆ ಇಲ್ಲವೇ ಎಂಬ ಚರ್ಚೆಯಲ್ಲಿ ಗದಾಯುದ್ಧ 
ಮತ್ತು ಹರಿಶ್ಚಂದ್ರಕಾವ್ಯಗಳ ನಾಟಕೀಯತೆಯ ಕಡೆ ಬೆರಳಿಡುವುದು 
ಸಂಪುಭಾಯ  (ಕನ್ಮಕು. ೨೬ 600) ; ಸುಂದರಕ್ಕ ೈತಿಯೊಳು ಕುಂದಿರು 
ವೆಡೆಯೊಳೆ ಬೆರಳಿಡುವನು ನೋಡು ಖಳನು (03ರ: ೬೬-3): 

[ಬೆರಳು (< ಬೆರಲ್‌) - ಇಡು ] 
(ಕ್ರಿ)- ಬೆಟ್ಟಿನಿಂದ ಬಾಜಿಸಂ ; ಮಾಟು ; ನುಡಿಸು : ಹುರುಳಿನ 


ಒಂದು] 


ಬೆರಂಚ 


ಕೂ; 


ಬೆರಳಿಸು 


ಅ| ಸಿ ಮಾಲೆ ಮಾಡಿ ಕೊರಳಿಸಿ ಪೃದಯವೀಣಿ ಬೆರಳಿಸಿ (66ಳು- 
0೯-30]. [ ಬೆರಳು (೬. ಬೆರಲ”) 4 -ಇಸ್ಕು] 

ಬೆರಳು "|ಬೆರಲ್‌' ನೋ. 

ಬೆರಳುಂಗುರ « ಬೆರಲುಂಗುರ ' ನೋ. 

'ಬೆರಳು! (ನಾ). ಕೈಬೆರಳುಗಳಿಗೆ ಅಪಾಯವಾಗದಂತೆ ಹಾಕುವ 
ಕೈಚೇಭ: ಅರ್ಜುನನು ಚಿನ್ನದ ಕವಚವನ್ನು ತೊಟ್ಟು ಬೆರಳುಕಾಪನ್ನು 
ಕಟ್ಟಿ ೬.೬.೬ ಕಾಣಿಸಿಕೊಂಡನು (ರತಥಾ- ೨೩). 


[ಬೆರಳು (- ಬೆರಲ್‌) 4 ಕಾಪು] 

ಬೆರಳುವಖರಿ " ಬೆರಳ್ಮುರಿ' ನೋ. 

ಬೆರಳೆತ್ತು| " ಬೆರಲೆತ್ತು ' ನೋ. 

ಬೆರಳ್ಳುರಿ] ಬೆರಳುಮುರಿ (ಕ್ರಿ). (ಬೆಟ್ಟಿನಿಂದ) ನೆಟಿಕೆ ತೆಗೆ; ಲಟಿಕೆ 
ಮುರಿ]: ಎಲ್ಲ ನಾರಿಯರೈದೆ ಕಂಗೆಟ್ಟು ತಾವು ಕಾಣೆಯೆನುತ ಬೆರಳ್ಳುರಿವುತೆ' 
(ಕನರೊ|-. ೦೦-೪೫). ಬೆರಳುಮುರಿ: ಮುದುಕೆಯು ಕಣ್ಣೀರು 

ಒರೆಸಿಕೊಂಡು ಜಯಂತನ ಮುಖದೆದುರು ಕೈಯಾಡಿಸಿ ಒತ್ತಿಕೊಂಡು 

ನೂ (3ಯುಂತ, ೩೨3). [ಬೆರಳ್‌ (ಎ ಬೆರಲ್‌) - ಮುರಿ) 

ಬೆರಿಂಕ (¥ ಒಂದು ಬಗೆಯ ಜಿಂಕೆ: ಪೊದೆ ಪೊವರುಗಳಲಿ ಮೊಲ 
ವಾಗಲಿ} ಬೆರಿಂಕವಾಗಲಿ, ನೆಗೆದು ಅದರ ಬೆನ್ನುಹಿಡಿಯಲು ಯತ್ನಿಸು 
ವುಮೂ|ಉಂಟು (2೫. 62). [ ಎತುಳು. ಬರಿಂಕ] 

- ಪಟೇಲ ತಾನು ಅಧಿಕಾರಿಗಳ ಸತ್ಕಾರ ಮುಂತಾದುದಕ್ಕೆ 
ವೃಯಮಾಡಿದುದನ್ನು ತುಂಬಿಕೊಳ್ಳಲು ರೈತರನ್ನು ಕೇಳಿ 
ೊಳ್ಳುವ ಒಂದು ಬಗೆಯ ತೆರಿಗೆ: ಇವು ಪೂರ್ವಕಾಲದ 

೨: ಮನೆತೆರಿಗೆ, ಹುಲ್ಲುಹಣ. . .ಬೆರಿಗಿ (ಪಟೇಲ ತಾನು ಹೆಚ್ಚಾಗಿ 

ನ್ನು ತುಂಬಿಕೊಳ್ಳಲು ರೈತರನ್ನು ಕೇಳಿ ತೆಗೆದುಕೊಂಡದ್ದು) 

[?) 


೨೪೩)- 
ಜೇರ್ಕಿ' ನೋ. 


೬೫೮೪ 


ಬೆರೆಯಿಸು 


ಬೆರೆ, (ಕ್ರಿ). ೧. ಕೂಡಂ; ಸೇರು; ಮಿಶ್ರವಾಗು; ಕೃತಭವ್ಯೋತ್ಸವ 
ಮಾಘಶುದ್ಧದರವಿಸಾಪುಣ್ಯಾಹಯುಕ್ತಂ ಪ್ರಜುಪತಿಯೋಗಂ ಬೆರೆದಂದ್ಳು 
(ಅಕಿ. 4-33); ಪಲಿಚಂದ್ರತೀರ್ಥ ಸಪ್ಪತೀರ್ಥವೆಂತೆಂಬ ಹವು 
ತೀರ್ಥಂಗಳೆ ಬೆರೆದು (ಕಂತು. ೩-90) ; ಆಹಾರದಲ್ಲಿ ಕಬ್ಬಿಣದ ಅಂಶ 
ಎಹ್ಟಿದೆಯೆಂಬುದು ಮುಖ್ಯವಲ್ಲ, ರಕ್ತದೊಡನೆ ಎಷ್ಟು ಬೆರೆಯಿತೆಂಬುದು 
ಮುಖ್ಯ (6683- ೩). ವ. ಸಂಭೋಗಿಸು: ನೆರೆ: ಬೆರೆವಂಗೆ 
ಭೋಗವೂ ಮೊರೆವಂಗೆ ರಾಗವೂ ಬರೆವಂಗೆ ಓದು ಬರುವಂತೆ 'ಸಾಧಿಪಗೆ. 
ಬಾರದಿಹುದುಂಟೆ (ಸರ್ನತ್ತಿ- ೦೩೩೦): ಮತ್ತೊಂದು ದಿನ ರಾಯ. ಅಸಲಳಲ್ಲಿ 
ಹೋಗಿ ಬೆರೆದು ಬರುವಾಗ (4: 033) ; ಅರೆನಿಮಿಷ ನಿನ್ನೊಡನೆ 
ಬೆರೆದು ಸುರವಾರಾಂಗನಾಪುರವ ನೆನೆವೆ ೫೭). ೩. 
ಲೀನವಾಗು ; ' ಐಕ್ಕವಾಗು: ಉದಾತ್ತಬಸನೇಶ್ವರಾದಿಗಳವಂ ಗ್ರಹಿಸಿ 
ತದ್‌ವೃತ್ತಿಯಿಂ ವೀರಶೈವಪ್ರತಿಷ್ಠಾಚಾರ್ಯರೆನಿಸಿ ಶಿವನೊಳ್‌ ಬೆರೆಯರೇ 


(ನೆಂಕಾರಾ- 


(ಶವ್ಮರಾ- ೩-೫): 
ಬೆರೆದುಟ ಎ ಸಂಭೋಗ; ಕೂಟ; ರತಿಕ್ರೀಡೆ; ಕುರುಬುಗೆ 
ಕುಜ್‌ಯಾಸೆ ಮಜಾಗಳಿಗೆ ಮೊಲೆಯಾಸೆ ಸರುವರಿಗೆ ಮಳೆಯು. 


ಬರುವಾನೆ ಸೂಳೆಗೆ ಬೆರೆದಾಟದಾಸೆ (ರಣಣ್ಣ. ೧೯೦೩). 

[ದೇ. ॥ ತಮಿ. ವಿರಚು, ವಿರವು; ಮಲ, ವಿರಕು, ವಿರಕ್ಕು 
ಬಿರಾವು, ಬಿರಸು ; ತೆಲು. ಬೆರಯು ; ಕುರುಪ್‌. ಬೀನಾ 
ಬಿರ್ಗೆ, ಬಿರ್ಗೆ] 

ಬೆರ್ಕೆ "ಬೆಲೆ" ನೋ. 

ಬೆರೆತ (ನಃ). ಜೋಡಣೆ ; ಹೊಂದುಣಿಕೆ ; ಸಂಬಂಧ : ಬಗೆಬಗೆಯ 
ಬೆರೆತದೊಳು ತೆರತೆರದ ರಂಜನೆಯ ಧೀರಾನುಭೂತಿಗಳ ರಸವ ತಳೆದು 
(ತುರೆರೇ, ೪0-೩). [ಬೆರೆ *- ತ್ಯ] 

ಬೆರೆಯಿಸು, ಬೆರಸ್ಕು. ಬೆರೆಸು, ಬೆಳಸು (ಕ್ರಿ). ೧. ಕೂಡಿಸು; 
ಮಿಶ್ರಮಾಡು: ಶುದ್ಧಮಪ್ಪ ಪೊನ್ನೊಳ ದುಷ್ಪರಪ್ಪವರ್‌ ತಮ್ಮ ಲಾಭ 
ದಾಸೆಯಿಂ ಕಿಸುಬೆಳ್ಳಿಯೆಂಬಿವಂ ಬೆರೆಯಿಸಿ ... ಪೊನ್ನೆಂದು ತೋಟುಸುವ 
ತೆಜಿದಿಂ (ರರ್ಮಾರ್ಮ. ೪-೩9) ; ನಿನ್ನ ಜೀವನದಲ್ಲಿ ಈ ಸುಗಂಧವನ್ನು 
ಯಾರು ಬೆರೆಯಿಸಿದರು (ಕ್ಯಾಶುತಾ- ೭). ಬೆರಸ್ಕು: ೧, “ಬೆರಸು- 
ಸಮ್ಮಿಶ್ರೇ” (ಕತುರಾ); ಆಗಮಕೋವಿದನಿಗದಿತಮಾರ್ಗಮಿದಂ ಬೆರಸಲ್ಕ 
ಮಾಗದೀ ಸಕ್ಕದದೊಳ್‌ (೪೬೫. ೦-೩0); ಮುತ್ತು ಪವಳಂ ಬೆರಸಿದ 
ವೋ[ಲಾಯ್ತು] ಚೆನ್ನೆತಪಸಿಯ ಕೆಯ್ಕೊಳ್‌ (ಕಣ. ೩-೦೦) ; ತಕ್ಕುದೆ 
ಬೆರೆಸಲೈ ಘೃತಮುವಂಂ ತೈಲಮಮಂ (ರರ್ಕನ್ಕು- ೦-೪೨). ೨. ಸೇರು; 
ಕೂಡು: ಆ. ವರ ಚಕ್ರವಾಳಪುರದೊಳ್‌ ಕಳಭಾಷಿಣಿ ಮುಖ್ಯಮಪ 
ಕಾಂತಾವಳಿಯುತರಂ ಬೆರಸಿ ತಾನಿರುತಿರ್ದ ಬಳಿಕ್ಕಂ (ಕುಸುಮಾ, ೦3-3೪); 
ಭಜಿಸಿದೈ ಭರ್ಗನನು ರಾಂಭವಯಜನಸಾರಸಮಾಧಿ ಶಿವಪದರಜವ ಬೆರಸಿತ್ತ 
(ಕಾವಾ: ೦೦-೨೬) ೩. ಸಂಭೋಗಿಸು; ನೆರೆ: ಪೆಂಡಿರ್‌ ಪೆಂಡಿ 
ರೊಳವೆಂತು ಬೆರಸುವರೆಬಲೇ (ಕುಶಶಾ- 0-೭೬); ಅರಸರು ಮಂಚಕ್ಕೆ 
ಬರಿಸಿ ಎನ್ನ ಬೆರಸಿದ ಬಳಿಕ ಆನಂಜುವಳೆ (04ರ: '೬೩೮). ೪. ಐಕ್ಯವಾಗು J 
ಲೀನವಾ ಸೇರಿಹೋಗು : ಬಿಚ್ಚು ಬೇಉಲ್ಲ ಬೆರಸಿ ಹೋದಲ್ಲದೆ 
ದ್ವಂದ್ವರಹಿತ ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ (ಕರನ. 9೩-3೩); 
ವಮಶನದಿಂದಮೃತಾಹಾರವಾಯಿತ್ತು ಬೆರಸಿದಡಿನ್ನೆಂತೊ ಗುಹೇಶ್ವರಾ 
(ಅವಶಂ- ೦೬೬-೬೫೦) ನ ಮಹಿಮೆಯಂಣದು ಬೆರಸುತಿರ್ಪದೀಶ್ವರಾಂಭ್ರ 
ಯುಗದ ಭಕ್ತಿಯಿಂದ ಸಂಸ್ಕೃತಿಗಳನೊದವುದುಕ್ತಬುಧರು ಪದೆದು (ನಂತ. 
೬-೨೩೩ 614), ೫. ತಾಗು: ಘಟ್ಟಿಸು; ಸೆಣಸು: ಎರಡು ದಳ 
ಗಂಟಿಕ್ಕಿದುದು ನೆಲ ಬಿರಿಯೆ: ಬೆರಸಿತು (ಕುವ್ಮಾಕ: ೪-೨೪); ಆಸುರಕುಲಮಣಿ 

ಸ್ಟಿಜ೨ದು ಬೆಶಸಿದು ಖಾತಿಯಿಂ ಪರಬಲವನು (3ಂಪು.೩೯-೪) 


ತುಳು, 
; ಮಲ್ಲೊ. 


ಬೆರೆವೊಡಲ್‌ 


ಓ. ಥಬ್ಬು; ವ್ಯಾಪಿಸು ; ಹರಡು: ಬೀತ ಕೈದುಗಳಖಿಳದೆಳೆಸಂಘಾತ 


ಏನು) ಬಾಣಾಗ್ನಿ ಬೆರಸಿತು. (ಕುನ್ಮಾರ್ರೋ, 9-೪) ; ಹರಿದು ಬೆರಸಿತು 
ಬೇ * * ಅಖಿಳದೆಸೆಗಳಲ್ಲಿ (ಕಣ ೩-೩-೦೩); ಏನನೆಂಬೆನು 
ನೃಪತಿ ಕಿಚ್ಚಿನ ಹಾನಿಯನು ಬನದೊಳಗೆ ಬೆರೆಸಿತು[ಕಾ೫9: ಚಲಿಸುತ) 


ಭಾನುಮಂಡಲವಡಗೆ ಮುಸುಕಿದ ಹೊಗೆಯ ಹೊರಳಿಯಲಿ (643. ೩-೬). 
೭. |ಗೊಂದಲಗೊಳಿಸು ; ಗೋಜುಗೊಳಿಸು : ಮುಂದೆ ಪಂಚಾಕ್ಷರ 
ಯನಕ್ಷರವಾಗಿ ಲಿಖಿಸುತ ಬೆರಸಿ[ಶಾಕಾಂ-ಸು]ಲೆಕ್ಕದ ಸರಿಗೆ ಬಂದಿರಲೋದು. 
ಇ (೨1ಫ. 1೩-೬4). ಬೆರೆಸು: ೨. ಪಾಪೋತ್ಕರದೊಳ್‌ 
ಬೆ ಜೀವೋತ್ಕರಮಂಂ ನಿರ್ವ್ವತಿಗೆ ನೆಗೆಯಲಾರ್ಕುಮೆ ಬೇಗಂ 
(ರಠತ್ಯ್ಯನ್ಯು- 6-030); ವ್ಯಸನತೃಷ್ಣೆಯು ಕೀಳುಚಿತ್ತದೆ ಮಿಸುನಿಯೊಳು 
ಬೆರೆಸಿಶು ಸುಬುದ್ಧಿಯ ರಸವು ಹಾಜಕಿತು. ಹುದಿಡ ರಾಗದ್ವೇಷಮ್ಮುಯಲಿ 
(ಕಂಸ. ೦-೪) ಗಿ ಬೆಜಿಸು: ೧. ನೊಟಂಬದಡಿಗ ರಾಚಮಲ್ಲಂ 
ಮ್ನ. ಗುಣ್ಣಿಗೆ ಗುಳ್ಳ ಎನೆಬರು. ಸಮಸ್ತಬಲ ಬೆಚಿಸಿ ಬಿಟ್ಟೊಡೆ 
ಗೊಚ್ಛಗೊಟ್ಟು ಯಿಟ್ಟಚಿಕಿದಲ್ಲಿ (ಎಇ. ೫೫29, ೨೬-೮: ಸಂ. 395) 
[ಬೆರೈ 4+ ಇಸ್ಕು] 
ಬೆರೆವೊಡಲ್‌ (ನಾ). ಒಂದುಗೂಡಿದ ಶರೀರ; ಒಂದಾದ ದೇಹ: 
ಐಕಿಲ್ಫಂಜಿ ನಂಜುಂಡಂ . . , ಪಣೆಯ ನಡುಗಣ್ಣ ಕಿಚ್ಚನುಜ್ಜಳಿಸಿ ಸಜ್ಜನ 


ಬೆಂಬಣದಿಯ ಮೆಯ್ಸೆ ಪೂಸಿ ದಟ್ಟದೊವಲಂ ಪೊದೆದಗಜೆವೆರಸು ಬೆರೆವೊಡ 
ಲೊಳೆರ್ದಂ (ಉಕೂಕ್ಕ- ೦೦೫-0). (ಬೆರೆ, -.- ಒಡಲ] 
ಬೆರೆಸು 1ಬೆರೆಯಿಸು' ನೋ. 


ಬೆರ್ಕಿ " ಬೆರಕೆ' ನೋ. 
ಬೆಕ್ಕು (ನಾ). ಸಾಮಾನ್ಯವಾಗಿ ಮುದ್ದಿಗಾಗಿ ಪಳಗಿಸಿ 
» ನಾಲ್ಕು ಕಾಲುಗಳುಳ್ಳ ಒಂದು ಮಾಂಸಾಹಾರಿ ಪ್ರಾಣಿ; 


ೋದಯಸಮಯಮಪ್ಪನಂ ಪೋಗದೆ. ಮಾಣ್ಣಿರ್ಕೆ ಪಗಲುರ್ಕಿ 
ರ್ಕಂದಿನ  ದೆವಸಮೊಳ್ಳೆನಜಸುವ ಮನುಜಂ (ಲೋಕೋಶ.. 
). ಬೆಕ್ಕು: “ಓಶುಃ, ಬಿಡಾಳಃ, ಮಾರ್ಜಾರಃ, ಷೃಷದಂಶಃ 
೪ ಬೆಕ್ಕು” (ಕಡು: 90-4); ಬೆಣ್ಣೆಯಂ ತಿಂದ ಬೆಕ್ಕಿನಂತೆ 
Re ಮತ್ತೆಯುಟ್‌ದ ಮತ್ತ (೦ಗಳನೀ ತೆಅದೊಳ್‌ ಶಿನು 

(ಶಂತತಂ, 69-20) ; ಗಿಳಿಯೋದಿ ಫಲವೇನು ಬೆಕ್ಕು : ಬಹುದ 
ಇಟ (045. 034); ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣಸಂಕಟ 


ಬೆಕ್ಕಿನ ಕಣ್ಣು ಎ ಬೆಕ್ಕಿನ 
ಅವಳಧು ಬೆಕ್ಕಿನ ಕಣ್ಣು ( 
[ದೇ.॥ ತಮಿ, ವೆರುಕು; ಮಲ. ವೆರುಕು. ವಿರುಕು, ಮೆರುಕು; ತುಳು, 
ಬೆರು;[ಕೊಡ, ಬೆಕ್ಕೀ; ಕುರುಖ್‌, ಬೆರ್ಬಾ; ಮಲೊ. ಬೆರ್ಗೆ] 
ಬೆರ್ಚಪ್ಪ|(ನಾ). ಹೊಲ. ಗದ್ದೆಗಳಲ್ಲಿ ಬೆಳೆಗಾಗಿ ಬರುವ ಹಕ್ಕಿಗಳನ್ನು 
ಹೆದರಿ 


ವುಗ 


ಣ್ಣಿನಂತೆ. ಕಂದುಬಣ್ಣವುಳ್ಳೆ ೈ ಕಣ್ಣು ; 


ವೃಷ್ಟಿನಿವಾರಣೆಗಾಗಿ ನಿಲ್ಲಿಸಂವ ಹುಲ್ಲು ಮುಂತಾದುವು 

ಗಳಿಂಃ ಮಾಡಿದ ಮನುಷ್ಯಾಕಾರದ ಬೊಂಬೆ ಅಥವಾ 

ದ ರಚಿತವಾದ ಮುಖವಾಡ: ನಾನು ಗದ್ದೆಯಲ್ಲಿ ಹುಲ್ಲಿ 
ಬೆರ್ಚೆಪ್ಪನನ್ನು ಮಾಡಿ ನಿಲ್ಲಿಸಿದರೂ ಅಮು ಬರುವುದನ್ನು ಬಿಡಲಿಲ್ಲ 
00೩೪). [ಬೆರ್ಚು + ಅಪ್ಪ] 

ಬೆಚ್ಚಿಸು (ಕ್ರಿ). ಹೆದರುವಂತೆ ಮಾಡು; ಭಯಪಡಿಸು: 


(sso 71, 
ಬೆರ್ಚಿಸು! 


೬೫೮% 


36 


ಬೆರ್ಚು 
“ಬೆರ್ಚಿಸು--ಭಯೇ” (ಕರುಣ) ; ಘನೆಸ್ತನಿತಮಂಂ ಕೇಕಿಸ್ವನಮಂಂ 
ನೀರ ಧಾರೆಯುಂ ಮನಂ ಬೆರ್ಚರ್ಕುಮಿಂತೆತ್ತಂ ಘನಸ್ತನಿ “(10n. 


೨-630); ತಪೋವನದ ಮುನಿಜನದ ಪರಮಾನುರಾಗಮಂ - ಪೆರ್ಚಿಸಿ 
ಕಾಮಾನುರಾಗಮಂ ಬೆರ್ಚಿಸಿ ತದಾಶ್ರಮದೊಳಾಶ್ರೆಮಕ್ಕೆ ಗುರುವಾಗಿ 
ಪಾಂಡುರಾಜನಿರ್ಪನ್ನೆಗಂ (ಕ 9-00, ನ); ಭೂಪಾಲನ ಮೇಲೆತ್ತಿ 
ನಡೆದಾತನಂ ಬೆರ್ಚಿಸಿ ಕುಮಾರಿಯರಂ ಪಿಡಿದು ತರ್ವುದಂಂ (ಶುಕಾತೇ. 
8-000 $)- ಬೆಚ್ಚಿಸು; ಕಚ್ಚುವುವೆ ನಿಮ್ಮ ಚಿಪ್ಪಿನ ಹಲ್ಲುಗಳು ಬೆಚ್ಚಿಸು 
ವುವೆ ನಿಮ್ಮ ಬಚ್ಚಣೆಯ ರೂಹುಗಳು (೫4. 8೬೨); ವಿಷದುರಿಯಾಗಿ 
ಬೆಚ್ಚಿಸಿ ಬೆದಜ್‌ಸಿದನತಿಬಲ ವನೇಚರರ (446೧. ೩-೩೩-೨೪). 
[ಬೆರ್ಚು, 4 ಇಸ್ಕಾ] 
ಬೆರ್ಚು,, ಬೆಚ್ಚು, ಬೆಚ್ಚು (ಕ್ರಿ): ೧. ಹೆದರು ; ಭೆಯಪಡು: 
“ಬೆರ್ಚು - ಸಂತ್ರಾಸೇ (ಭಯಪಡು), ತೃಣಪುರುಷೇ ಚ (ದೃಷ್ಟಿಪರಿ 
ಹಾರಂರ್ಥವಾಗಿ ಮಾಡಿಡುವ ಬೊಂಬೆ)” (ಕನುರಾ); ಶಾಪಮನೀಗು 
ಮೆಂದೆ ದಿಶ್ವಕ್ರಮುಮಂಜಿ ಬೆರ್ಚಿ ಬೆಸಕೆಯ್ವುದು (ಕ;ಕರಾ- ೧೫-೪೩); 
ಬಂದೆಜಗುದ ಜಿಲ್ಲಿದುಂಬಿಗೆ ಬೆರ್ಚಿ ನಿಂದು ಸೊಲ್ಲಿಪ ಪೂಮಾಲೆಗಾರ್ತಿ 
(ನೋತ. ೩-೦೭). ಬೆಚ್ಚು: ೧. ಪೆಸೆರ್ಗಂ ತೇಜಕ್ಕಮೊಂದೋಜಿಗ 
ಮಹಿತಮಹೀವಾಳಕರ್‌ ಬೆಚ್ಚೆ ಬಾಯ್ಕೇಳಿಸಿ (60೪. 0-096); ನೊರಜಿನ 
ಕಳಕಳಳೆ ಕರಿ ಬೆಚ್ಚುವುದೆ (ಕುಠ್ಮಾಸ ೬): ಬೊಮ್ಮನ ಸದನಕಭಿಮುಖ 
ನಾದನಗ್ಗದ ತ್ರಿದಶಪತಿ ಬೆಚ್ಚಿದವು. ಪಟ್ಟಣವು ದಿಶಾಧಿಪರೆ' (ಕಳಾ, 
೬-೫-೪0). ೨. ಅದುರು ; ಕಂಪಿಸು: ಗಂಡುಹುಡುಗರಿಬ್ಬರೂ 
ಕೋಲಿನಿಂದ ಹೊಡೆದಾಡಿದ್ದರು, ರಾಮುವಿನ ಮುಗು ಬೆಚ್ಚಿ 
ರಕ್ತ ಸುರಿಯಿತು (೦6- ೩). ಸಿಬೆಟ್ಟು: ೧. ಬೇಡರರ್ಬೈಸೆ 


ಕುಣುಂಬರ್ಬೈಟಕ್ಸಿ . . , ಧರೆಗೆ ಸನ್ನಂ ಸಿಂಹಭೊಪಾಳೆ00 (ಎ೪ ೪111, 
ಸೊರರಿ. ೦೮೪-೨೦; 2083) 
ಬೆರ್ಚಿಬೀಟು.  ಬೆಚ್ಚಬೀಳು, ಬೆಚ್ಚು ಬೀಳು. ಹೆದರಿಕೆಯಂದ 


ನಡುಗು: ಸಾರ್ದು ಬಂದತ್ತಿದೆ ಭೀಕರಾಕ್ಕ ಕೈೃತಿಯದಾಂತಿರದೊಂದು. ಕೃತಾಂತ 
ಮೂರ್ತಿಯೆಂದುತ್ತಮರೆಲ್ಲರಳ್ಳಲುಸುರ್ಡಂ ಚರನಂದುಟ್‌ ಬೆರ್ಚಿ ಬಿ:ಟುತುಂ 
(ರ್ಕರಿ. ೪-೩೦) ; ಬೆಚ್ಚಿ ಬಿದ್ದತ್ತಿದ್ದಕ್ಕಿ ದ್ದಂತೆ ಮಣಿಪುರಂ ಧರೆ: ಬಿರಿಯ 
ಲಳ್ಳಿರಿಯೆ ಶೋಕಭೇರೀರವಂ (14್ರಾಂಗ. 66-3೪೩0) ; ಅವನ ಕೆಂಜೆಡೆ: 
ಹೊಳೆಯುವ ಕಣ್ಣು, ಕಂದುಬಣ್ಣದ ಗಡ್ಡ ಮಾಸೆಗಳು ಇವನ್ನೆಲ್ಲ ಕಂಡು 
ಅವಳು ಬೆಚ್ಚು ಬಿದ್ದು ಅವನನ್ನು ನೋಡಲಾರದೆ ಕಣ್ಣು ಮುಚ್ಚಿಕೊಂಡಳು. 
(630. ೪); ಇದ್ದಕ್ಕಿದ್ದಂತೆಯೇ ಸೈಯದ್‌ ಬೆಚ್ಚು ಬಿಪ್ತ (ಕತ್ತ, 30). 
[ದೇ.॥ ತಮಿ. ವೆಶುವು; ಮಲ. ವೆರುಳು; ಕೊಡ. ಬೊರಡ, ಬೊರಟ್‌, 
ಬೊಟ್‌, ತೆಲು. ವೆಜ, ವೆಅಿಚ್ಚು ಕೋತ. ವೆರ್ಟ್‌, ರ್ಮ್‌] 


55 | ಬೆರ್ಚು,, ಬೆಚ್ಚು (ನಾ). ೧. ಹೆದರಿಕೆ; ಭಯ : ನೋಡುವರೊಳ್‌ 


ಸಿ ಓಡಿಸಲು ಹಾಗೂ ಬೆಳೆದ ಬೆಳೆ, ಹೊಸಕಟ್ಟಡ ಮುಂತಾದು|4 


48 


ಮನಂ ಬಯಸುವಂತಿರೆ ನಲ್ಮೆ ತುಳುಂಕೆ ಬಿಂಕದಿಂ ನೋಡುವುದೈದೆ. 
ಮಾತನೊಸೆದಾಡುವರೊಳ್‌ ಬಗೆ ಬೆರ್ಚುದೋಜ? ಮಾತಾಡುವುದು 
(snc. 0೬-0). ೨. =ಬೆರ್ಚಪ್ಪ: “ಬೆರ್ಚು-ಸಂತ್ರಾಸೇ (ಭಯಪಡ), 
ತೃಣಪುರುಷೇ ಚ (ದೃಷ್ಠಿ ಶು ಪರಿಹಾರಾರ್ಥವಾಗಿ ಮಾಡಿಡುವ ಬೊಂಬೆ) ” 
(ಕಮರಾ); ಲೋಗರ ಕಣಕ್ಣಿಂಜಲ್‌ ತಾಗದಂತು ಬೆರ್ಚನಿಟ್ಟು ಪಕ್ಕಿಗಳಂ 
ಬೆದೆರ್ಚಲೊಡರ್ಚಿದ ತೋಂಟಿಗನೊಂದಾಯತಿಯಂ ಕಂಡನಕ್ಕುಂ ರಾಮಂ 
(ಉಾನತಿಕೃ, 63 ೨೭). ೧. ೨: ಪಕ್ಕಿಗಳ ನೆರವಿಯೊಳ್‌ ಬರ್ಚು ಶಕ್ಕಿಸುವ 
ಕ್ರದೊಳೆ ಪರ್ಚು (೧೪೫೨. 0-0೪ ರಗಳ). ೩. ಗೊಂಬೆ; ಬೊಂಬೆ; 
ದಣ ದುಹಾರಾಜರೂ ತನ್ನ ಕಯ್ಮಾಟದ ಬೆರ್ಚು ಮಾತ್ರವಾಗಿರಬೇಕು 
ಬೆಚ್ಚು: ಶಿ. ಬೆಚ್ಚಿನ [ಣಣಂ- ಬೆಬ್ಬೆನೆ]ಮಡಕೆ 
ಯಂತೆ ಬೆಬ್ಬೆಸಿಕೊಂಡಿದ್ದಡೇನಯ್ಯಾ (ಸಮಾನ. ಕ. ೫೯೦-೦೬೩೦) ; ಈತ 


೩೩-೦೦). 


ಬೆರ್ಚುಗಟ್ಟು 
ಮಧ್ಯರಕೆ ವೊಗ್ಗಿಬಹ ಕೀರಗಳ ಬೆದರಿಸಲಗ್ಗ ಳದ ಬೆಚ್ಚಹುದು (ಕನಕಾ 
86-೬1) : ಬಳ್ಳಿಗಳ ಹಸಿರುಓಳಿಗಳ ನಡುವೆ ನಿಂತ ಕರಿಮುಸುಡಿಯ 


ಸ್ತ್ರಿ (ಮೂರುರಾ- ೨2೩) . 
-/ತಮಿ, ವೆರುಟ್ಟಿ 
(ಕ್ರಿ). (ಹೊಲ. ಗದ್ದೆಗಳಲ್ಲಿ ಹಕ್ಕಿ ಮೊದಲಾದಂವನ್ನು 
) ಮನುಷ್ಯಾಕೃತಿಯ ಬೊಂಬೆಯನ್ನು ಕಟ್ಟು: 


ಬೆದ 1 
ಬದ ಸಃ 


ಸಲು 


ಸಿ ಓ!| 
ಯನುರ್ಚಿ ನೆತ್ತಿಯ ಗಾಳಂ ಗಗನದೊಳೆಟಲ್ವ ವಾರಿಯ ಬೀರರ್‌ 
ಳೆಸೆದರ್‌ ಪಾಪದ ಜೋಳದ ಬೆಳಸಿಂಗೆ ಬೆರ್ಚುಗಟ್ಟಿದ ತೆಳಿದಿಂ 


ತಾಳೆ: 
ಪಾಳಿ! 
(ಯಕೆ| 
ಬೆರ್ಚು! 
ನೊ 
ಗಂಟೆ! 


hed. 0x). [ಬೆರ್ಚು, 
ಣ್‌ (ನಾ). ಭಯದಿಂದ ಕೂಡಿದ 
ಟ್ರಿ; ನಡನಡನೆ ನಡುಗುತಿರ್ದಾ ಬೆರ್ಚುಗ: 
ಲ ನೋಡಿದನ್‌ , - 


2 ೫ ಕಣ್‌) 
'ಬೆದ್ದಲ್‌' ನೋ. 
ಬೆಲಂಗು (ಕ್ರಿ), ೧. ಎಸೆ; ಬಿಸುಡು; ಒಗೆ: “ಚೆ(ಬೆ 
'ಡಿದಂ” (ಕನುಡ. ಕಂ: ೨). ೨. (ನದಿ ಮುಂತಾದುವು) ಒಣಗಿ 
'ಯುಂಟಾಗು : ಅಂಗಜರಾಗಸಾಗರಂ ಬತ್ತಿ ಬೆಲಂಕಿ [ಶಾಕಾಂ- ಗಿ) 
ಪುದು ಕಣ್ಣೆ ತಮಂ ಕವಿದಪ್ಪದು ... ಏಕೆ ಕಾಡಿದಪೆಯೋಪಳಿ 
ರು ಮಂಖೇಂದುಬಿಂಬಮುಂ (6೮. ೧೪-೬).  ಬೆಲಂಗು: 
೧. ನನೆಯಂಬಂ ... ಬಾಟಸ್ಕೊಂಪದೊಳ್ಳಿಕ್ಕಿ ಕೇತನಮಂ ಮಾಂಗೊಳ 
ದೊಳೀ ಬೆಲಂಗಿ ಮುನಿಪಾದೋಪಾಂತದೊಳ್‌ ಸಾಧುವೇಷನಿಷಣ್ಣಂ 
ped ಮರಲ್ಚಿ ಕಳೆದಂ (ಅನಂಿ- ೩-30). "ಚೆಲಂಕು' ಪರಾ. [?] 
ಬೆಲಂಗಯಿಸು (ಕ್ರಿ). * ಬೆಲಂಕು ೧: ಆ ಮಹಾಮದೇಭಂ .. - 
ಸಪ್ತೆಭುದಾವಸ್ಥೆಯಿಂದಾದ ಮನದ ಮಸಕದಿನಸವಸದೆ . . . ಮಂಕಡ 
[ದಂ ಕಟ್ಟಿದ ಲೋಹಚರ್ಮಜಮಪ್ಪ ಮುಟ್ಟುಗಳನಿತುಮಂ ತಕ್ಕೈಸಿ 
ಗಯಿಸಿ ಬಿಸತಂತುವಂ ಪಜ್‌ವಂತೆ ಪಜ್‌ದು (ತಂದ್ರಫು- ೪-೧೦೦ ನ): 
[ಬೆಲಂಗು (-ಆಬೆಲಂಕು) 4 -ಇಸ್ಕು] 


ಬೆರ್ದಲೆ 

ಬೆಲಂಕು| 
pe 
ಹೆಕ್ಕ 
ಪೋ 
ತೋ 


ಬೆಲ: 


ಬೆಲಂಗ) `ಬೆಲಂಕು' ನೋ. 

ಬೆಲಗ [ನಾ). ಒಂದು ಬಗೆಯ ಸಸ್ಯ: ಹಸುರುಗನ್ನಿ, ಬೆಲಗ, ಬಿಳೀ 
ಬೀಟೆ, ಬೆಟ್ಟದ ಹಸುರುಗೋಣಿ (ಠಿ 3೧- 36-3೪೭). £24 

ಬೆಲಗಸೈ ಬೆಗಸಿಲ್‌, ಬೆಗಸಿಲೆ (ನಾ). ಬೊಗಸೆ; ಸೇರೆ; ಅಂಜಲಿ; 
ಬೆಲಗೆಸೆಯಿನಳುರ್ಕೆಯೆ ಮೊಗೆಮೊಗೆದು ನೆತ್ತರಂ ಪವನಸುತಂ ನೆತ್ತಿ 
ಯೊಭಿಅಕದೇಜಕೆದು. , . . ಜಡೆಗೊಂಡಿರ್ದುದ್ವೃತ್ತಕುಚಯುಗೆಯ ಕೇಶ 


ಸ್ವತ್ತು 
ಮನ್ತೆತ್ತಂ ಪಸರಿಸಿದಂ (ಕಂತಳಾ- 03-088): ಒಡವುಟ್ಟಿದರೆಂ ಕೊಂದವರಡಗಂ 
ತಿಂಥೆವರ ನೆತ್ತರಂ ಬೆಲಗಸೆಯೊಳ್‌ ಕುಡಿವೀ ನಿಸ್ಕ್ರಿಂರತೆಯಂ ಹಿಡಿಂಬಿಯ್ಯ 
ಪೊರ್ಡೆ ಕಲ್ಪನಾಗನೆ ಭೀಮಂ (ಗರಾಯಂ. ೩-36); ಬೆಲಗಸೆಯಿಂದಮಾವ 
ಘನ[ಗಾರದ ಬಾಯಿನಮೆಶ್ತಿ ಪೊನ್ನ ಬಟ್ಟಿಲೊಳೆ್‌ದೀವ ಕುಂಕುಮರಸಂ 
(ತ್ರಿಕ: 5-9೬). ಬೆಗಸಿಲ್‌. ಬೆಗಸಿಲೆ: ಈ ಕವಿಲೆಯ ಕೊಂದು 
ಭಕ ಬೆಗಸಿಲೆಯಿಂದಾಕಂಠೋಷ್ಟಂ ಕುಡಿದವನೀ ಕಯ್ಲುರುವಣಮನಳಿವ 
'ದ ಮನುಜಂ (ಕೊಲ್ಡಾಶಾ ೦೬-೩೩ ; 1196), 

ಗಸಿಲ ದಾನಿ ಎ ಕೈತುಂಬ ದಾನ ಮಾಡುವವನು: ಒಂದಂ 


ಬಿರುದು : ಅವರೊಳಗೆ ನೆಗಳ್ಚರಸಾಸವಾರಿಮದನೋಗ್ರ ಮಹೇಶ್ವರನಾದ 
ಬಿಂಫೆಣಂ ಚಿಗಸಿಲ ದಾನಿಯಾದ ಕಡುಚಾಗಿತನಂ  ಜಗದೊರ್ಸ್ರ 


ನಾದಗಣಿತವಿಕ್ರಮೋರ್ಜ್ಜಿತಗುಣಂ ಇ 2 
1, 33-345 1186 1). 


(ನಾ). ಛಾವಣಿಗೆ ಹಾಕುವ ಅಡ್ಡತೊಲೆ : ಮಲೆನಾಡಿನಲ್ಲಿ 


ಮಂಡಲಿಕ ಮಲ್ಲಿದೇವಂ 


೬೫೮೬ 


15 


20 


40 


46 


ಜೆಲೆಗಟ್ಟು 


ಎನೆಯ ಮೇಲೆ ಹಂಚಿನೆ ತಾಟು ಮಾಡುವರು. ಅದಕ್ಕೆ ಬೆಲಗುಗಳೂ 
ಗಳೂ ಗಳಗಳೂ 
“ತಲೆಬೆಲಗು' ಪರಾ. 
ಬೆಲವಕ (ನಾ). ಒಂದು ಬಗ 
ಬೆಲವಕ (3ಕ್ಕೂ. 6೪) - 
ನು ನೋ. 


೧. (ವಸ್ತುವಿನ) ಕ್ರಯ 


ಬೇಕಾಗುತ್ತವೆ 
[+ ತಲು 


ಸ್ಸ: ಬೆಳ 
: ಚೆ: 
ಸ್ಯ: 


ಯು 


ಯು ಸ 


); 


ಬೆಲೆಯ: 
೦-೪೫): ಕಾಡ ಕಪಿ 
೨. ಸಂಬಳ; 
ನ ತಿಃ, ಭೃತ್ಕಾ, ಕರ್ಮಣ್ಯಾ, ವೆಃತಾ, ಮೂಲ್ಯಂ, ವೇಶನಂ 
ಈ ೬ ಬೆಲೆ" (ಹಂಡು: ೦೨೦-೪೨): ತೊಟಿ್ತಿನಂತೆ ಪೆಜರ ವಶಮಾಗದೆ. 
ಕೂಲಿಯ ಬಂಟನಂತೆ ಬೆಲೆಯೆಂ ಪಾರದೆ (ರರು: ೫-೯೪). ೩. 
ಮಹತ್ತ್ವ; ಹಿರಿಮೆ: ಪೊಗಟಕ್ತಿನ್ನಧರದ ಸುಧೆ ತಾನಿದೆ ಬೆಲೆಯೆಲ್ಲರ್ಗೆನುತ್ತೆ 
'ಧುಗಂಡೂಪದಿನಲರೇಅಶಿಸಿ ಕೊಯ್ದಳ್‌ ಸುದತಿಮಣಿಯೊರ್ವಳೆಸೆದ 
ನಳದ ಪೂಪಂ 1 ಉಕ್ಕಲಿ. ೯-೩೫); ಸತ್ಯದೇವತೆ ಬಹು ಬೆಲೆಯವಳವಳನು 
ರಕ್ಷಿಸಬೇಕು (26298: 6೫-04); ಈ ಕಾಗದದ ಬೆಲೆ ನನೆಗೆಪ್ಟಿರ 
ದೆಂಬುದನ್ನು ನೀನೇ ಊಹಿಸಿಕೊ (6೭8. 0). ವೆಲೆ; ೧. 
'ವೆಲೆಕೊಳ್‌' ಪರಾ. 
ಬೆಲೆತೆರು ಇ ದಂಡ ಕೊಡು ; ನಷ್ಟವನ್ನು ತುಂಬಿಸು: 
ಆಕಿಯ ಅವಿದೇಕಕ್ಕೆ ಆಕೆಯೇ ಬೆಲೆ ತೆರಬೇಕು. (ಗುವೂಣು. 363). 
ಬೆಲೆ ಬಾಳು-೧. ಕ್ರಯಕ್ಕೆ ಯೋಗ್ಯವಾಗು ; ಧಾರಣೆಗೆ ಅರ್ಹ 
ಮಾಗು: ಕಳಿಸಿದರೆ ಕಳಿಸು ಬೆಲೆ ಬಾ ಸರಕು ಎಲ್ಲ ಬಂದರು 
ಗಳಿಗೂ ಹುದು ಬರೆಲಿ (ಕಂತು. ೦೮-೭) : ಉದ್ದವಾದ ನಾರುಗಳಿಂದ . . . 
ಹೆಚ್ಚು ಬೆಲೆ ಬಾಳುವ ಬಟ್ಟೆಗಳನ್ನು ತಯಾರಿಸುವರು (ಗೃಶಂ. ೬೪). 
೨. ಮಾನ್ಯತೆಯನ್ನು ಪಡೆ: ಸಾಧಾರಣಜನತೆಗೆ ರುಚಿಸಲೂ ಬೆ:ಕು, 
ನಿಜವಾಗಿ ಬೆಲೆಬಾಳುವಂಥದೂ ಆಗಬೇಕು (ಸಂಗೀತ. ಅಮಂ): 
ಜೆಲೆಬೀಳು-೧. ಕ್ರಯವು ಕಡಮೆಯಾಗು,..-ತಗ್ಗು: ಬೆಲೆಬದ್ದ ಸರಕಿ 
ನಲ್ಲಿ ಲಾಭವಂಟೀ? (ಗಾರ). ೨. ಕ್ರಯವನ್ನು ಪಡೆ; ಧಾರಣೆ 
ಹಿಡಿ: ನೀನು ಮಾಡಿಸಿಕೊಂಡಿರುವ ಈ ಸರಕ್ಕೆ ಎಷ್ಟು ಬೆಲೆಬಿತ್ತು ? 
(649). ಬೆಲೆ ಮಾಡುಇಬೆಲೆ ಕಟ್ಟು ; ಧಾರಣೆಯನ್ನು ನಿರ್ಧರಿಸು: 
ದೊರೆಯ್‌ವ ವಸ್ತುಪುರುಷರ್ಪರಿಕಿಸಿ ಬೆಲೆಮಾಡೆ «- ಅನರ್ಥ 
ಕತ್ನಮಾದಂ ರತ್ನಂ (ಕಣಯ. ೧-೪೦); ಮಧ್ಯಮನ ತಾವು ಬೆಲೆಮಾಡಿ 
ವರಂ (ಸಂತೆ. ಶಂ- 0-2೩) - 
[ದೇ.॥ ತಮಿ. ವಿಲೈ; ಮಲ, ಏಲ್ಯ ತುಳು. ಬೆಲೆ, ಬಿಲೆ; ಕೊಡ, ಬೆಲೆ, 
ತೆಲು. ವೆಲ. ವಿಲುವ ; ಕೋತ. ವೆಲ್‌, ತೊದ್ದ ಪೀಲ್‌] 
ಬೆಲೆ, (ನಾ). ಕರ್ನಾಟಕದ ಕೆಲವು ಊರುಗಳ ಹೆಸರಿನ ಕೊನೆಯಲ್ಲಿ 
ಸೇರುವ ಶಬ್ದ. ಉದಾ: “ದೊಡ್ಡಬೆಲೆ', "ಮ:ಚನದೆಲೆ', 
“ಸೂಲಬೆಲೆ' ಇತ್ಯಾದಿ. [ ಇಬೇಲಿ?] 

ಚೆಲೆಕಟ್ಟು 'ಬೆಲೆಗಟ್ಟು' ನೋ. 

ಜೆಲೆಕೊಡು 'ಬೆಲೆಗೊಡು' 


(ಅಂ: ೬-6೪): 


ಂದಮಕೃ್ಯಿಂ (6ರ 


ಕೃತಿ ಗಾವಿಲ ಭುವನ: 


ಓ 


ಬೆಲೆಯ (ಶೆರಂದ: ೨-೪೪ ಶಂಕ). 


ವಂತಹ 


“ಫೋ 
ನೋ. 


ಜೆಲೆಗಟ್ಟು, ಬೆಲೆಕಟ್ಟು (ಕ್ರಿ). ೧. ಧಾರಣೆಯನ್ನು ನಿರ್ಧರಿಸು ; ದರ 


ಬೆಲೆಗಾಣು ೬೫೮೭ ಬೆಲೆವೆಣ್‌ 


ವನ್ನು ಹೇಳು : ಆಣಿಮುತ್ತಿಗೆ ವೆಗ್ಗಳ ಬೆಲೆಗಟ್ಟುವ ವಾಣಿಜರಿರ್ದರಿಕ್ಕೆಲದಿ ೨. ಮಟ್ರುವರುಂ ದೇವೇನ್ಮ ರು ವೆಲೆಕೊಣ್ಣು ವಾಣಿಗತೋಟ್ಟಂ 

(ತತ ೩-೨೩)... ೨. ಮಹತ್ತ ವನ್ನು ನಿರ್ಧರಿಸು; ಅರ್ಹತೆ ತೆನ್ಕಣ್ಣ ಮುಂ ವಡಕಣ್ಣಮಂಂ ವನಿಶೀಶ್ವರಕ್ಕಂ ಪೊಯ್ಜಾರ್‌ (೧೪: 1% (ಖಃ 
ನ್ನು ತಿಳಿಯಪಡಿಸು : ಒಲಿದವರೊಲಿದರೆ ಅವನ ಸಾಭಾಗ್ಯಕೆ ಶಾಮರ ೦೪೭-೬5 ಸು. 750)- 'ಜಿಲ್ಮೆ + ಕೊಳ್ಳೆ] 

ಆಥುಂಟು ಬೆಲೆಗಟ್ಟುವವರು (೫5. ೫0-40). ಬೆಲೆಕಟ್ಟು : ೧. ಬೆಲೆಗೊಳ್ಳು “ಬೆಲೆಗೊಳ್‌' ನೋ. 


ಕೆಲವರು ಒಂದು ತುಂಡುಬಟ್ಟೆಯನ್ನು ಮುಟ್ಟಿದ ತಕ್ಷಣವೇ ಅವರ]; ಬೆಲೆಪಟ್ಟಿ (ನಾ). “ಸಲ್ಲಿಸಿದ ಸಾಮಾನುಗಳ, ಆಥವಾ ಮಾಡಿರುವ 
ಸ್ಪರ್ಥದಿಂದ ಅದರ ಯೋಗ್ಯತೆ ಇಷ್ಟೇ ಎಂದು ಬೆಲೆಕಟ್ಟುವರು (ಗೃಶು, ೬೪). ಕೆಲಸದ, ಬೆಲೆ ತೋರಿಸುವ ಪಟ್ಟಿ : ಬೆಲೆಪಟ್ಟಿ” (೫)- 2099). 
೨) ಈ ಚೆಲುವಿಗೆ ಬೆಲೆಕಟ್ಟುವುದು ಸಾಧ್ಯವೇ? (ಯೋರಕ್ಳ. ೨೬)- [ಬೆಲೈ + pM ಕಿ) 
[ಬೆಲೈ - ಕಟ್ಟು) ಬೆಲೆಯಮ್ಮ (ನಾ). ಒಬ್ಬಾತನ ಹೆಸರು: ಈ ಕಲ್ಲ ಸಂದಿಗರ ಕುಳಿ 
ಬೆಲೆಗಾಣು (ಕ್ರಿ). ಕ್ರಯ ಬರು: ಧಾರಣೆಯು ಸಿಗು: ಚಂದನದ x x ೫x ಮಾದ್ಮನ್ನಿಜಾಸಿದೊಂ ೪ x ೫ ಬೆಲೆಯವ್ಮನ ಮಗಂ (49, 
ಕೊರಡು ಇದ್ದ ಹಾಗೆ ಹೆಚ್ಚು ಬೆಲೆಗಾಣುತ್ತದೆ (ಮಂ. 8. 4-೬1): |20| vir, tno. ೨೧೦೯-೩೬ ; 918). [ ಬೆಲೆ, + ಅಮ್ಮ] 
[ಬೆಲ್ಲೆ 4 ಕಾಣು (ಆ ಕಾಣ್‌) 7 ಬೆಲೆಯಿಡಿಸು (ಕ್ರಿ). ಬೆಲೆ ಕಟ್ಟಿಸು; ಧಾರಣೆ ಮಾಡಿಸು; ಯಶೋ 
ಬೆಲೆ; (ಕ್ರಿ). ಕ್ರಯವು ಸಿಗುವಂತೆ ಮಾಡು; ಧಾರಣೆಯನ್ನು ಭದ್ರಾಂಬಿಕೆಯಂ ಕಂಡು ರತ ಸೈಕಂಬಲಮಂ ನಿಮಿರ್ಚಿ ತೋರ್ಪುದುವು 
ವ್ಯುಧನೊಂದು ಪಕ್ಕಿಯಂ ಪಿಡಿತರೆ ಕರುಣಿಸಿ ಬೇಡಂಗೆ ಪೂರ್ವವಸ್ತುವಪ್ಪುದನಜೌದು. ವಸ್ತುಪುರುಷರಿಂ ಬೆಲೆಯಿಡಿಸಿ . . . 
ನಡಿಸಿ ಬಿಡಿಸಿದೊಡೆ (ಶಂಠಾಮಾ, 6-೩9 ನ). ಕೊಂಡಳ್‌ (ಸುಳುರಸಿ: ೦೦-00೭ ನ). [ಬೆಲೈ 4 ಇಡಿಸ್ಸು ] 
[ಜೆಲ್ಲೆ ೬ ಕುಡಿಸು (< ಕೊಡಿಸು) ] 15] ಬೆಲೆಯಿಡು (ಕ್ರಿ). ೧. ಎ ಬೆಲೆಗಟ್ಟು ೧: ಬೆಲೆಯಿಡಲಲವೊಡೆ ಮಂಡಲಿ 
ಬೆಲೆ 'ಬೆಲೆಗೊಡು' ನೋ. ಬೆಲೆಯಿಡುಗೆಮ (668- ೧-೩೦); ಬೆಲೆಯಿಡಲೀ ಹಯಕ್ಕೆ ಭುವನತ್ರಯ 
ಬೆಲೆ: » ಬೆಲೆಗೈ (ಕ್ರಿ). ೧. ಧಾರಣೆ ಸಿಗು; ವಿಕ್ರಯವಾಗು: ಮುಂ ಬೆಲೆಯಲ್ಲು (ಕುಸುಮಾ, 6-0): ೨. ಇಬೆಲೆಗಟ್ಟು ಸ ಬಾಣಾಖ್ಯ 
ಕರ್ಗ್ಗಲ್ಲೆನಿತು ' ಬಳ್ಳಾದೊಡಂ ಬೆಲೆಗೆಯ್ಗುಮೇ ರತ್ನಮಾದೊಡೆ ಬೆಲೆ ನಾತ್ಮಜೆ ಕನ್ಮೂರತ್ನಕ್ಕೆ ಬೆಲೆಯಿಡುವರಂಗಾಣೆ (ತನನೋ- ೨೪-೪೦). 
ಗೆಯ್ಗುಂ (6ರ್ಕಾತ್ಕು. ೩-೪೩) - ಬೆಲೆಗೈ : ೨. ಮಾರು; ಕ್ರಯಕ್ಕೆ [ ಬೆಲ್ಮೆ _- ಇಡು,] 
ಕೊಡು: ತಮ್ಮಂತೆ ಬಾಳಲೆಳಸುವ ಬಾಲಕಿಯ ಬಿಳುಗುವರನಿಗೆ |, | ಬೆಲೆವಡಿಸು (ಕ್ರಿ). ಮೌಲ್ಯ ಬರುವಂತೆ ಮಾಡು: ತವೆ ಸ್ವಾತಿಬಿಂದ್ಭು 
ಬೆಲೆಗೈದರೆಯುದ ಕೇಳಿ ಕಿವಿಯ ಮುಚ್ಚುವುದು (ಕಂಬ. 1-0). ವಿಂದೊಗೆದ ಮುತ್ತಿಂಗೆ ತಿಗಮೊಗನಾವುದೆಂದೆಣಿವರೆ ಅವ ಪರೀಕ್ಷಿಸಿ ರಂಧ್ರ 
[ಬೆಲೆ 4 ಕೆಯ] ಗೈದು ಸರಗೊಳಿಸುತ್ತಲವನು ಬೆಲೆವಡಿಸರೆ (ಕರೋ: 0-0೬). 
ಬೆಲೆಗೆಡು (ನಾ), ಮೌಲ್ಯವಿಲ್ಲದುದು: ಹಿಂದಿನವರ ಅಭಿಪ್ರಾಯವು [ಬೆಲೈ 4 ಪಡಿಸು] 
ಇಂದು ಬೆಲೆಗೇಡಾಗಿದೆ (ರರ: ಸ. ಅನ್ನು). [ಬೆಲೆ ಕೇಡು | | ಬೆಲೆವಡೆ (ಕ್ರಿ). ಮಾನ್ಯತೆಯನ್ನು ಪಡೆ; ಬೆಲೆ ಬಾಳು: ಜಲಬಿಂದು 
ಬೆಲೆಗೈ "ಬೆಲೆಗೆಯ್‌' ನೋ. 25| ಶುಕ್ತಿಕೆಯೊಳು ಬೀಳೆ ಮುತ್ತಾಗಿ ಬೆಲೆವಡೆವಂತೆನ್ನೆ ಬಡನುಡಿ ಬೆಲೆವಡೆಯದೆ. 
ಬೆ » ಬೆಲೆಕೊಡು, ಬೆಲೆಗಂಡು (ಕ್ರಿ). ೧. ಕ್ರಯವನ್ನು ಮಾಣ್ಬುದೆ ನಿಮ್ಮ ಕಿವಿ ಸೋಕಲು (ಕಳು. ೦.೦) ; ಪಲಬಗೆವಾತು 
ಕೆಇಡು; ಧಾರಣೆಯನ್ನು ತೆರು: ನೋಟ್ಟಿಂ ಬೆಲೆಗೊಟ್ಟು ತಾರ ಗಳಂದ ಬೆಲೆವಡೆದಿರ್ಪೆನೆಂದೆಣಿಸುವಳಲ್ಲ ನಿನ್ನೊಲವೊಂದನೆ ನಂಬಿಹೆನು 
ಮಧುವಂ ಮಲಯಾನಿಲನಂ ಮನೋಜನಂ ಕೌಮುದಿಯಂ (6ರ್ಥನೇ. (ಹರಿ ೦-೩೩). [ಬೆಲೈ 4 ಪಡೆ] 
0-43) : ಕರದ್ವಯದ ಕಾಂತಿಯ ಮಾಲೆಗಳಂ ಹೊಸಹೂವಿನ ಮಾಲೆಗೆತ್ತು | [ಚಿಲೆವಣಿ (ನಾ). ಅಮೂಲ್ಯವಾದ ರತ್ನ ; ಬಹುಬೆಲೆಯ ರತ್ನ; 
ಬೆಲೆಗೊಟ್ಟು ಕೊಂಡು ನಗಿಸಿದನೊರ್ವಂ (105, 3-6). ಬೆಲೆಕೊಡು : |, |. “ಬೆಲೆವಣಿಗಟ್ಟು' ಪರಾ. [ಬೆಲೆ -(- ಮಣಿ] 
ಪಿ.) ಮಹತ್ತ್ವವನ್ನು ಕೊಡು; ಪ್ರಾಮುಖ್ಯತೆಯನ್ನು ನೀಡು: ಬೆಲೆವಣಿಗಟ್ಟು (ನಾ). ಅಮೂಲ್ಯವಾದ ರತ್ನದಿಂದ ಮಾಡಿದುದು ; 
ಎಲ್ಲಕ್ಕಿಂತ ಮಿಗಿಲಾಗಿ ಮಾಸ್ಲೋವ ಈ ಜೀವನದೃಪ್ಪಿಗೆ ಬಹಳ ಬೆಲೆಕೊಟ್ಟಿ ಅನರ್ಫ್ಯರತ್ನಖಚಿತವಾದುದು : ಬಾಲಕನ ಕಣ್ಣೊಂದು ಬೆಲೆವಣಿ 
ದ್ವಳ್ಳು (ಪುಸರು, 066)- ಬೆಲೆಗುಡು : ೧. ಕಜಿಕಿಯದೆ ಪಾಲಂ ಬಯಸುವ ಗಟ್ಟಿನ ದೇವಾರಂ ತೋಟವರ್ಪುದುಂ . , . ಒಳಪೊಕ್ಕೆಂ (ಉಳ್ಳ, 
ಬೆಲೆಗುಡದೆ ಬಂಡಮಅಸುವ (ರರ್ಶಾತ್ಕು, ೦೨-೨೪); ಮನುಜೇಶ್ವರನೊರ್ವಂ ೩೬-೨೬). [ ಬೆಲೆವಣಿ -- ಕಟ್ಟು) 
ಮಯಂ ಪೊಕ್ಕನುರಾಗದಿ ನಡೆನೋಡುತ್ತೆನ್ನಯ ಮನಮಂ ತನ್ನ ವಿಲಾಸದ 3 |ಬೆಲೆವೆಂಡತಿ (ನು). ಹಣಕ್ಕೆ ಸಿಗುವ ಹೆಣ್ಣು; ಸೂಳೆ; ಗಣಿಕೆ: ನೆಲ 
ಬೆಲೆಗುಡು[ಕಾಕಾಂ. ಗೊಳು]ತವೆ ಮಾಜುಂಗೊಂಡಂ (ಇಯ. 9೨೩), ಕೆಲ್ಲಮಿಟ್ಟ ಪಡಿಗಂ ನೆಲಕೆಲ್ಲಂ ಸಮೆದ ಪಚ್ಚವಸಮೆನೆ ಮತ್ತಂ ನೆಲನೆನಿತ 
[ಬೆಲೆ 4 ಕೊಡ್ಡು] ನಿತಜ ಮಯಿಲಗೆ ಬೆಲ್ಮಲೆ_] ವೆಂಡತಿ ಬಗೆಪೊಡಿಂತು ಕಿಸುಗುಳಮುಂಟೇ 
ಬೆಲೆಗೊಳ್‌, ಬೆಲೆಗೊಳ್ಳು, ವೆಲೆಕೊಳ್‌ (ಕ್ರಿ). ೧. (ವಸ್ತುವ: (೬ರ: ೨೯೪). [ಬೆಲೆ 4 ಪೆಂಡತಿ ( ೬ ಪೆಡಿತಿ) ] 


ಪಿರಿ) ಹಣವನ್ನು ಪಡೆ: ಕನ್ನ ಸುಲಿಪ ಪಲ್ಲ ಸಾಲ್ಗಳ ತೋಟ ಜು ಬೆಲೆವೆಣ್‌, ಬೆಲೆವೆಣ್ಣು(ನಾ). ಇಬೆಲೆವೆಂಡತಿ : “ದಾರಿಕೆ ಲಂಜಿಕೆ ಪಣವಧು 
ಸರಿದೆ ಕೊಳ್ಳೆಂದು ಬೆಲೆಗೊಂಡು ನಿಲ್ಲವವನ ನಾಚಿಸಿದಳು (ಕಂನಂ. ೩-೮೪). |40| ವಾರಾಂಗನೆ ಗಣಿಕೆ ವೇಶೈಯೆನೆ ಬೆಲೆವೆಣ್‌” (6ಸ್ತಾಕೋ- ೫4-೭); ಕಡುಪಿಲ್ಲದ 


೨. ಕೊಂಡುಕೊಳ್ಳು ; ಕ್ರಯಮಾಡು : ಬೆಲೆಗೊಂಡ ತೊತ್ತಲ್ಲ ಬೆಳೆದೆ ಕುದುರೆ ಗಾಡಿಯಿಲ್ಲದ ಬೆಲೆವೆಣ್‌ , , . ಮನಕ್ಕೆಡಂಬಡಂ ಮಾಟ್ಕುಮರ್ತಿ 
ಮನೆಯವನಾಗಿ (dua. 0೩)- ೩, ಬೆಲೆಬಾಳು; ಅಮೂಲ್ಯ ಯಂ ಮಾಡುಸುಮೇ (ಅ2ಫಿ- ೬-೪೬) ; ತಳಿರುಯ್ಕಲಾಡುತಂ ಪಾಡುತಂ 
ವಾಗು : ಉಸಿರು ಪರಿಮಳವಾಗೆ ಬೆಲೆಗೊಂಬ ಹೂವೇಕೆ ರಸವೆ ಸಾಧನ ನೋಡುತಂ ಬೆರೆವೆಣ್ಗಳೆಸೆದಿರ್ದರು. (ಹಭ್ಥಿ, 00-೪9)- ಬೆಲೆವೆಣ್ಣು : 

ವಾಗೆ ಧನವೆೆ (ವಣ: ೩-0೨), ಬೆಲೆಗೊಳ್ಳು ; ೨. ರೋಷದಿಂದ ತನು ಮುಟ್ಟಿ ಮನ ಮುಟ್ಟದೆ ' ದೂರವಾದರಯ್ಯೂ ಬೆಲೆವೆಣ್ಣಿ ನಂತ 


ಅವನು ಜಯಮಲ್ಲನ ತಲೆಯನ್ನು ಬೆಲೆಗೊಳ್ಳದೆ ಬಿಡನೆಂದು ಪಂತ ಮಾಡಿ| ಆ (ತಮ್ಮವ. ೪: ೩೯೭-೦೩6) ; ಅರ್ತಿಯಿಂ ಬೆಲೆವೆಣ್ಣ ಬಿಡುವೆಣ್ಣ ಮನೆವೆಣ್ಣ 
oN ಮೀ ಅವನನ್ನು ಕೊಂದನು (ಉರ. 30). ವೆಲೆಕೊಳ್‌ ; ಎಇಇ ನಡಯಿಸಿದನು (ಕಮ್ಮಿ. 0-೬೨) ; 'ಲೆವೆಣ್ಣು ಇಳೆಹೋದ 


ಬೆಲೆವೆಣ್ಣು 


ಳೆಂದು ಧಿತ್ತವನು ಇವನೊಬ್ಬನೆ ಮಹಾನುಭಂವ! (ತುಗರೆ. ೩೭)- 

[ಬೆಲೆ 4 ಪೆಣ್‌] 

ಬೆಲೆವೆಣ್ಣು “ಬೆಲೆವೆಣ್‌' ನೋ. 

ಬೆಲ್ಲ (ನಾ). ೧. ಕಬ್ಬಿನ ರಸವನ್ನು ಕಾಯಿಸಿ ತಯಾರಿಸಿದ (ಬೇರೆ 
ಬೇರೆ |ಆಕಾರದ) ಸಿಹಿಯಾದ ಘನಪದಾರ್ಥ ; ಗುಡ: ಅರಗು 

ಘೃತ ಸಜ್ಜರಸಂ ಬೆಲ್ಲಂ ಸಣಂಬಿಮೆಬಿವಟ್‌ಂ ವಿಸ್ತರಿಸಿ ಸಮೆದ 

ರಗಿನ ಮನೆಯಂ . . , ಪುಗಿಸೆ (ಶಂಕರಾ, ೩-೩) ; ಹಾಲ ತೊಜ್‌್‌ಗೆ 


ನ. ೨60) ; ಹಿಪ್ಪಲಿ, ಬೆಲ್ಲ, ಅಳಿಲೆಕಾಯಿ ಇವನ್ನು ಬಿಸಿನೀರಿನಿಂದ; 
ಪರಿಹಾರವಾಗುವುದು (ಸನ್ನಿ. ೬): 
ಅವನನ್ನು 


ಅರೆದು] ಕುಡಿದರೆ ವಾತಜ್ವರ 


ತ್ತು; ಚುಂಬನ; ಜಾನಕಿಬಾಯರು . . 


ಆಲಂ) ಸೋಗು ; 


ಗೆ (ಫುರಂರ- ೦-೩೨-೦). 
ತೂಗು ಎ ತೂಕಡಿಸಂ ; ಜೂಗರಿಸಂ : ಲಲಿತೆಯಾಗಲೇ ಬೆಲ್ಲ 
ತೂಗುತ್ತಿದ್ದಳು (ಕನು: ೨೦೪): ಅರೆನಿದ್ದೆಯಿಂದ ಬೆಲ್ಲತೂಗು 
ನಂಟನು ನಕ್ಕನು (ತಂತು, 008), ಬೆಲ್ಲದ ಉಂಡೆ ಎ ೧. 


ಬಾಯಿಗೆ ಬೆಲ್ಲವೂ ಬೆಲ್ಲಬೆಲ್ಲಸಾಗಿ ಹತ್ತುವಂತೆ (೧೧ರ. ೩): 
1 ತಮಿ. ಮಲ್ಲ ವೆಲ್ಲಮ್‌ ; ತುಳು, ಕೊಡ. ಬೆಲ್ಲ ತೆಲ್ಮು 
ಮು, ಬೆಲ್ಲ) 

ಎಳ್ಳ, 


ಕೋಲಿನಂತಿರುವ ಒಂದು 
ಸಸ್ಯ; ಕಬ್ಬು. 

ಗೋಲ್ವಿಲ್ಲ- ಕಬ್ಬಿನ ಜಲ್ಲೆಯನ್ನು ಬಿಲ್ಲಾಗಿ ಉಳ್ಳವನಂ ; 
ಪಲ್ಲಣಿಯ ಬೆಲ್ಲಂಗೋಲ್ವಿಲ್ಲನ ಮಲ್ಲಿಗೆಸರಲ ಜಲ್ಲಣೆಗೆ ತಲ್ಲಣಂ 


[ಬೆಲ್ಲ 4 ಕಣಕ್ಕೆ] 
(ನಾ). ಬೆಲ್ಲದಿಂದ ತಯಾರಿಸುವ ಒಂದು ಬಗೆಯ 

ದೋಸೆಯ ಲಗ್ಗೆ ಬೆಫ್ಲಗಾರಿಗೆಯ ತಡೆತಡೆಯೆ 
ಪಾಯದ ಕಟ್ಟೆ (ಸಮ್ಮ. ೭-೨೩)- [ಬೆಲ್ಲ 4 ಗಾರಿಗೈ) 


ಬಣಬೆ. 


೬೫೮೮ರ 


10 


45 


ಬೆಲ್ಲಗೂಳ್ಳ (ನಾ). ಬೆಲ್ಲವನ್ನು ಸೇರಿಸಿ ಮಾಡಿದ ಆಹಾರಪದಾರ್ಥ : 
ಗಂಡನಿಕ್ಕಿದ ಪಡಿಯನೊಲ್ಲದೆ ಬೆಲ್ಲ[ನಾಣಂ. ನೆಲ್ಲು]ಗೂಳಿಗುಸೆ ಮಾಡಿ! 


ಬೆಲ್ಲಿಸು 


ಸೆರೆಮನೆಗೆ ಹೋಗುವ ಬಲ್ಲಾಳೆಗಿತ್ತಿಗೆ ಪತಿಭಕ್ತಿ ಅಳವಡುವುದೆ' ಆಯ್ಕ 
(ತನ. 30-0). [ಬೆಲ್ಲ 4 ಕೂಳ್ಮು (ಕೂರ) ] 

ಬೆಲ್ಲಗೆಡ್ಡೆ (ನಾ). ಒಂದು ಬಗೆಯ ಗೆಣಸು ; ಇಬ್ಬದಿಯ ಆಡಸೊ'ಗೆ, 
ನರ್ಮಲೀಗಿಡಗಳೆ ಬೇಲಿಗಳಿಂದ ಬೆಲ್ಲಗೆಡ್ಡೆಯ ಬಾಳಕ ಸುಟ್ಟ ವಾಸನೆ 
ಮೂಗಿಗೆ ಬಡಿಯಿತು (ಮೂರುರಾ- ೪0). [ಬೆಲ್ಲ ಗೆಡ್ಡೆ (ಆಗಡ್ಡೆ)] 

ಜೆಲ್ಲಗೊಟ್ಟೆ (ನಾ). ಒಂದು ಬಗೆಯ ಔಷಧೀಸಸ್ಯ : ಶ್ರಿಫಲೆ. ಬೆಲ್ಲ 
ಗೊಟ್ಟೆ . . . ಶ್ವೇತಗುಂಜಿ, ಗಂರುಗುಂಜಿಯನ್ನು ೭ಟ್ಟೆ (ನಂ. ೪). 

[ಬೆಲ್ಲಿ -- ಕೊಟ್ಟೈ] 

ಬೆಲ್ಲಣಿ (ನಾ). ಮೋಸ: ವಂಚನೆ ; ಸೋಗು : ಲಿಂಗದೊಳು ಲಲ್ಲೆ ಬೆಲ್ಲಣೆ 
[ಣಿ], ಚೆಲ್ಲ ಗೆಲ್ಲ ಮಹಲಿಂಗದೊಳು ಹದಿರು ಚೆಡುರುಂ ಬಿಂಕ ವಂಕ 
ಮಾಲಿಂಗದೊಳು ನಯವಿನಯ ಸೈಪುವೈಪುಗಳೆ, ೈದೆ ಪುಟ್ಟಿ ಮನಮುಟ್ಟಿರ್ದನು 
(ತಂಂಿತಾ, ೦೯-೬); ಬೆರಸು ಬೆಲ್ಲಣಿಯಿಕ್ಕೆಯಾಶೆವಾಶೆಯ ದೇಶ, ಚಕ್ಕು 
ಮಲುಕಿನ ಚಾವಡಿ... ಸೈಪುದೊ.ಜುವ ಸೊಳೆಗೇರಿ ಸೊಗಸುದುದಲ್ಲಿ 
(ನಂದಿನ. ೨೩-೦೭) . [ಬೆಲ್ಲ -- ಅಣ್ಣಿ) 

ಬೆಲ್ಲಪತ್ರೆ "ಬೆಲ್ಲವತ್ತ' ನೋ. 

ಜಿಲ್ಲಬಿಲ್ಲ (ನಾ). ಕಬ್ಬಿನ ಜಲ್ಲೆಯನ್ನು ಬಿಲ್ಲಾಗಿ ಉಳ್ಳವನು; ಮನ್ಮಥ : 

ಚಲ್ಲೆಗಂಗಳ ನೋಟ ಬೆಲ್ಲಬಿಲ್ಲನ ಸರಳಲ್ಲದುಳಿದ ಪರಿಯಲ್ಲಿ (685- ೩-೬೭). 

[ಬೆಲ್ಲಬಿಲ್ಲು + -ಅ್ಯ) 
ಬೆಲ್ಲಬಿಲ್ಲು (ನಾ). ಕಬ್ಬಿನ ಜಲ್ಲೆಯ ಬಿಲ್ಲು: "ಬೆಲ್ಲಬಿಲ್ಲ' ಪರಾ. 
(ಬೆಲ್ಲ 4 ಬಿದ್ಲು, (ಎಬಿಲ್‌)] 
ಬೆಲ್ಲವತ್ತ, ಬಿಲ್ಬತ್ರೆ, ಬಿಲ್ಲವತ್ತೆ, ಬೆಲ್ಲಪತ್ರೆ, ಬೆಲ್ವತ್ತ (ನಾ). ಒಂದು 
ಬಗೆಯ ಮರ ; ಬಿಲ್ವವೃಕ್ಷ 2 “ಮಾಲೂರಃ ಶ್ರೀಫಲಃ, ಬಿಲ್ವ-ಈ ೩ 


ಬೆಲ್ಲವತ್ತದ ಪೆಸರ್‌” (ಕಂಡ: ೬೨-೪೧); ಉತ್ತರಣೆಯ ಬೆಲ್ಬವತ್ತದ 
ತೊಳಂಚೆಯ ಪತ್ರೆಯನೊಂದನಿತ್ತು ಚೆಚ್ಚರಮಮರತ್ವಮಂ ಪಡಯಿಂ 
(ಸರು. 6-03) ; ಬೆಲ್ಲವತ್ತ ಕಪಿತ್ಮ . .. ರರ್ಪೂರಕದಳಿಗಳಿಲ್ಲಿ ನೋದಿವೆ 
ಭೂಮಿಸುತೆ ಭೂಜಾತಸಂತತಿಯ (ತೊರರಾ- ೩-0-೨೪). ಬಿಲ್ಬತ್ರೆ: ಶಿವಪೂಜೆಗೆ: 
ಬಿಲ್ಪತ್ರೆ ಸರ್ವಶ್ರೇಷ್ಠ (ಕಂ). ಬಿಲ್ಲವತ್ತೆ : ಎತ್ತ ನೋಡಿದಡತ್ತ 
ಬಿಲ್ಲವತ್ತೆಯ ತರುದೊತ್ತವೆಸೆದಿಹವು (ನಾರೇಸಾಂ- 0-83). ಬೆಲ್ಲಪತ್ರೆ : 
ಆ ಸುತನ ಮೇಲಣ ಭಸಿತವುಂ ಬೆಲ್ಲಪತ್ರೆಯನು ಓಸರಿಸದಿಕ್ಕೆಲಕೆ' ನೂಂಕೆ 
(24. ೪6-೨೮). ಬೆಲ್ವತ್ತ ; ಬಿಕ್ಕೆ ಕಕ್ಕೆಯು ಎಕ್ಕೆ ಲೊಕ್ಕಿ ಬೆಲ್ಬತ್ತ 
[೫೫- ಬೆಲ್ಲವತ] ನೆಲ್ಲಿ (ನಂರನೂ. 0-03)- 
[<ಸಂ. ಬಿಲ್ದಪತ್ರ./ತುಳು. ಬಿಲ್ಬತ್ರೆ, ಬೆಲ್ಲಪತ್ರೆ] 
ಬೆಲ್ಲವಾತು (ನಾ). ಸೋಗಿನ ನುಡಿ ; ನಟನೆಯ ಮಾತು : ಎಲ್ಲಿಯಾನುಂ 
ಬಂದು ಚೆಲ್ಲವೊತ್ತನ ಬೆಲ್ಲವಾತುಗಳಂ ಕೈಕೊಂಡು ರಾಜ್ಮಮಂ ಕಿಡಿಸಲ್ಪ 
ಗೆದೆಯಪ್ಪೊಡದನುಪೇಕ್ಷಿಸಲ* ಬಾರದು (ತಂಕಕ0- ೦೦೩-೪) ; (ಬೆಲ್ಲವಾತಿ 
ನಿಂದ) ನಾಡು ವೇಶ್ಯೆ (ಮುಂತ್ರಕ. ೬೦-೦೩)- 
[ಬೆಲ್ಲ 4 ಮಾತು, (ತಲು. ಬೆಲಿಮಾಟಲು] 
ಬೆಲ್ಲವುದಿ (ನಾ). ಒಂದು ಬಗೆಯ ಮರ ಮತ್ತು ಅದರ ಕಾಯಿ : 
ಬೆಲ್ಲವುದಿ ಬೆಲ್ಲಪತ್ತ ಮಾಾಗುಳ್ಳಿ ಬಿದಿತ ಕಳಲೆ ಪೊಸತದುಕಂಬಟೆಯ ಕಾಯ್ದ 
೪೦ಂದ ಸಮೆದೊಪ್ಪುವುಪ್ತಿನ ಕಾಯ್ಗಳಂ ಮಾಳ್ಪುದು (ಸೂಕರ, ೩-0): 
[?] 
ಬೆಲ್ಲಾಟಿ (ನಾ). ಒಂದಂ ಬಗೆಯ ಮರ: ಬೆಲ್ಲಾಟಿ--ಎತ್ತರವಾಗಿ ಬೆಳೆಯು 
ತ್ತದೆ. ಇದರ ತೊಲೆಗಳನ್ನು ಇಮಾರತಿಗೆ ಬಹಳ ಹಾಕುವರು (ಕಠಾಸಿ. ೪9): 
(?] 
ಬೆಲ್ಲಿಸು, ಬೆಳ್ಳಿ ಸು (ಕ್ರಿ). (ಮುಖಸ್ತುತಿ ಮಾಡಿ) ವಂಚಿಸು; 'ಮೋಸ 
ಗೊಳಿಸು : ಬೆಲ್ಲಿಸುತೆ ಸವಿನುಡಿಗಳಿಂದ ಮಾಯಗಳೆಸಗಿ ಮೆಲ್ಲಮೆಲ್ಲನೆ ಸಾರಿ 


ರೆದು ಬರಿಮಾತಿನಲ್ಲಿ ನೆರೆಯಲೈಳಸಿ ಬಹ ಕಪಟವಿಟರುಗಳ ನಿಷ್ಟಣಮೆ 
ನುತೆಮರಿದು (೩010. 3-೬-8). ಬೆಳ್ಳಿಸು : ಅರಿಯದ ಹುಡುಗೀನ 
ಬೆಳ್ಳಿಸೋಕೆ ನೋಡಿದೆಯಾ ಸುಂದರಪುರುಷ? (340: ೧೬೭). 

[ಬೆಲ್ಲ 4 -ಇಸ್ಕು./ತೆಲು. ಬೆಲ್ಲಿಂಚು] 
"ಬೆಲ್ಲುಣಿಗೆ' ನೋ. 
 ಬೆಲ್ಲುಣಗಿ (ನಾ). ಹಪ್ಪಳ, ಚಪಾತಿ ಮೊದಲಾದುವುಗಳನ್ನು 
ಸುವ ಸಾಧನ; ಲಟ್ಟಣಿಗೆ; ರತ್ತೂಡಿ : “ಬೆಲ್ಲುಣಿಗೆ _ಲಟ್ಟಣಿಗೆ” 
(5944. 39). ಬೆಲ್ಲುಣಗಿ : ತಾಪಹರನಾಲಯದೆ ಬೆಲ್ಲುಣಗಿಯಂ ಕದ್ದು 
ಕೊ| 'ಡೊಯ್ದು [CN 3): 
[+-ಹಿಂ. ಬೇಲನ್ಯ ಮಠಾ, ಬೇಲಣೇ ಎ ಲಟ್ಟಿಸು] 
ಬೆಲ್ಲೂಥ್‌ (ನಾ). ಒಂದು ಊರಿನ ಹೆಸರಂ: ತುರಗ ಪ್ರಧಾವನ ನಿಷ್ಟಾದಿತ 
ಬೆಲ್ಲೂರ್‌ನಾಮಗ್ರಾಮಃ (ಕ, ೪, ಈುೂರಗೆ. 
[ಬೆಲ್ಲ 4 ಊರ] 


ಮಂಂತಾದುವು ; "ಬೆವಟಿಕ್ಕು' ಪರಾ. [?] 
*ಬೆಮರ್‌,' ಪರಾ. 
"ಬೆವಂರ್‌,' ನೋ. 
(ನು). ತೆನೆಯಂದ:ತೆಗೆದು, ಸುಟ್ಟ ಕಾಳು re ps 
ದಿಂದ ಬೆಷಳಕ್ಕಿ ಮಾಡವ. (020). [7-.-ಅಕ್ತಿ 


ನ್ನು ಹೀರುವ ಅಟ್ಟಿ: (9). ಕ್ಯ (ಚಿವೆ). ಅಟ್ಟ 
“ಬೆಮಂಡು' ನೋ: 

(ಕಿ) ೧. ಬೆವರುವಂತೆ ಮಾಡು; ಸ್ವೇದಗೊಳ್ಳುವಂತೆ 
ನ; ಕಷಾಯ ಲೇಹೈದಿಂದಲೂ ಧೂಮಪಾನ ಆಭ್ಯಂಗನ 
ತಂದುದರಿಂದಳೂ ಬೆವರಿಗುವುದರಿಂದೆಲೂ ಜೆಕಿತ್ಸೆಯಂ ಪ್ರಯೋಗಿ 
(16ಕ್ಕೆ ೨೨೪), ವಿ. (ಆವಿಯ) ಶಾಖದಿಂದ ನೀರೂರು 
ಮಾಡು: ಮಡಕೆಯಲ್ಲಿ ನೀರ ಹನಿಸಿ ಒಲೆಯ ಮೇಲೆತ್ತಿ 52ಸಿ, ಆ 
ಯ ಬಾಯಿಗೆ ಪುಟ್ಟ ಪಾವಡೆಯಂ ಕಟ್ಟಿ ಅದರ ಮೇಲೆ , .. ಈ 
೯ವನ್ನಿಟ್ಟು ಮೇಲೆ ಮುಚ್ಚಳ ಮುಚ್ಚಿ ಬೆವರಿಸಿ (ಕಕನ್ಕ. ೨೦). 

[ಬೆವರು (ಇಬೆಮರ) 4 ವಾ! 
"ಬೆಮರಿಳಿ' ನೋ. 
“ಬೆಮರ್ನ್‌' ನೋ. 
“ಬೆಮರ್‌' ನೋ. 
ೈ (ನಾ). ಸೆಕೆಯಿಂದ ಮೈಮೇಲೆ ಏಳುವ ಬೊಕ್ಕೆ ; ಸೆಕೆ 
: ಮಗುವಿನ ಮೈಯಲ್ಲೆಲ್ಲಾ ಬೆವರುಗುಳ್ಳಿ ಆಗಿ ಒದ್ದಾಡುತ್ತಿದೆ 
[ಬೆವರ್ಕು (<ಬೆಮರ್‌) 4 ಗುಳ್ಳೆ (ಎಗುರುಳಿ)] 
“ಬೆಮರ್ಸಾಲೆ' ನೋ. 
ನಿ "ಬೆವರ್ವ' ನೋ. 


(ತ). 


೬೫೮೯ 


pS 


95 


ಬೆವಹಾರ 


ಬೆವಸಾಯ, ಬವಸ, ಬವಸು, ಬವಸ್ಕೆ, ಬೇಸಾಯ, ಬ್ಯವಸಾಯ 
(ನಾ). ೧. ಉತ್ತು, ಬಿತ್ತಿ ಬೆಳೆ ತೆಗೆಯುವುದು; ಓರ; ಕ 
ಒಕ್ಕಲುತನ ; ಕೃಷಿ: ಒಬ್ಬಳ್ಳೇ ಹೆಂಡತಿ ಮೂವರ್‌ ಪುತ್ರರ್‌ ಎರಡಾರ 
ಬೆವಸಾಯ ಹತ್ತು ಕಜೆ (ಶಂತಕಂ, ೩೫-09) ; ಬೆವಸಾಯೆನ ಮಾಡಿ 
ಮನೆಯ ಬೀಯಕ್ಕೆ ಬತ್ತ ಶ್ರವಿಲ್ಲದಿದ್ದರೆ ಆ ಬೆವಸಾಯದ ಘೋಶವೇತಕಯ್ಯ 
(9250 ೦೬-೩೩) ; ಮಗಧದೇಶದಲ್ಲೊಬ್ಬ ಶೂದ್ರನು ಬೆನಸಾಯಮಂ 
ಮಾಡಿಕೊಂಡು ಬದುಕುಶ್ತಿರಲು (ಕೈಯೂ, 1. ೩೦೩). ೨. ಪ್ರಯತ್ನ; 
ಪರಿಶ್ರಮ : ಪುಣ್ಕಮಿಲ್ಲದೆ ಬೆವಸಾಯದಿಂ ಸಿರಿಯಕ್ಕು ಮೆರಬೆಯೆಪ್ಪೊಡೆ. 
ನೆತ್ತಿ ತಜಂಟಾಗೆ. ಪುಳ್ಳಿಯನಡುಕವ ಬಡವರ್ಗಂ , , , ಸಿರಿಯೇಕಾಗದು 
(ರರ್ನಾಶ್ಕು- ೩-೦೬೩), ಬವಸ: ೧. *"ಬವಸಂ ವ್ಯವಸಾಯ 
ನಾಮದೊಳಿ? (ಕರಣ, ೨), ಬವಸು : “"ಬಿಡೆಸು ಎ ವ್ಯವ 
ಸಾಯಂ'' (ಕನುಡ: ಕಂ: ೨) ; “ಬವಸೆಂದು ವ್ಯವಸಾಯಂ” (೪. 
೬೬-೪4) ; ಬವಸಿನೊಂದು ಕಜ್ಜಮಂ ತವಿಸಿ ಬೇಸರ್ಗೆ ಕುಡಿಯರ” , 
ಶ್ರೀರಾಮಲೀಲಾವಿನೋ: ದಮಂ. ಪಾಡುತಿರೆಯುಂ (ಉಕ್ಕಿ, ಮ. 
"ಬವಸಿಗ' ಪರಾ. ೩, ಸಜ್ಜು ; ಸಿದ್ಧತೆ: ಕವಿದುರ್ಗ್ಗಂ ಚಾತುರಂಗು 
ಬವಸ ದಳವುಳಂ ಧಾಳಿ “ಳೆ: ಪ್ಪಾ. ಹನದೊಳ್ಳಾ ಳುಕ್ಕ ರಾಮಂ 
ಬೆಸಸೆ (ಎಕ್ಕ ೪11, ಶಿಕಾಂ, ೦೬೬೨೭ ; 2068). ಬವಸೆ, ; ನ “ಬವಸೆ 
(ಸಂ)_ವ್ಯೈವಸಾಯ" (ತರೃಕೋ. 3೪). ವಿ. ದೇವಂ" ಬತೆದಿನೊಳಾದಂ 
ಬವಸೆಯನೆ ಮಾಟ್ದುದು (8೦9೫, ೩60); ದಾರುಣಸಂಸರಣಪೆಷೋರ್ವೀ 
ರುಹಮಂ ಕೀಟ್ವ ಬವಸೆಯಿಂದಿರ್ದೆಪನೀ ಧೀರಂ (zona 2-04) 
೪. ಉದ್ಯೋಗ ; ಕೆಲಸ ; ವೃತ್ತಿ: ಎನಗೆ ಮನೋಧೆನನೆ ದೇವಂ 
ಬಸನಮೆ ಬವಸೆ ಬಲವೆ ಕುಲಧನಂ (ತ್ರಿ. ೪೬ ನ). ಥೇಸಾಯ : 
೧. ಪಾಟುನೆಲದೊಳ್‌ ಬೇಸಾಯ ನೀಚಾಶ್ರಯಂ .,, ಫಲದ 
ಭ್ರಾಂತಿಯಂ ತೋರ್ಪೆದೈ (ಸೋಮೇಶ. ೨೩) ; ಮಾನವರೆಲ್ಲರೂ 
ಕೂಡಿಯೆ ಬೇಸಾಯ ಸಾಗಿಸತೊಡಗಿದರು (ಸವಾರ: ೩೦), ಬೃವಸಾಯ; 
೪. ಆತನ ಬೃವಸಾಯ ಬ, ಬ[ವಹಾರವೆನ್ಸೆನೆ ಭಕ್ತಿಯ ಭಂಡ ಮೊದಲ್‌ 
ನಿಜಭಕ್ತಿಯೇ ಕೋಟಾನುಕೋಟರಾಭಂ * « » ಶಲಿದೇವಸೆಟ್ಟಿ ನೆಗಳ್ಮಂ 
ಧರೆಯೊಳ್‌ (೩3೩3- 1x-i, ೨೪೩೨೩೯ ; 1170). [ಆಸಂ. ವ್ಯವಸಾಯ] 
ಬೆವಸಾಯಂಗೆಯ್‌, ಬವಸೆಗೆಯ (ಕ್ರಿ), ಪ್ರಯತ್ನ ಮುಡು; 
ಶ್ರಮಿಸು : ಬೆವಸಃಯಂಗೆಯಲಿನ್ನುಮಂಂಟೆಡೆ ಕೃಪಾಶ್ವತ;್ಥಿಮರುಳ್ಳಂಜ್ಞ 
ಪೂಂಡವರಂ ಗೆಲ್ವಾದಸಾಧ್ಯವಸಾಯ್ತೆ (ಕಕ. ೧೩-80). ಬಹೆಸೆಗೆಯ್‌ 1 
ನಿನ್ನ ಬಿಡುಗಡೆಯ ಗಟ್‌ಯಿಸಲ್‌ ಬವಸೆಗೆಯ್ದೆನ* (ಕ್ಕ ಶ್ರ- ೧೬೬೪೦). 
[ಬೆವಸಾಯ 4 ಕೆಯ 
ಬೆವಹಾರ, ಬೇಹರ್ಕ, ಬೇಹಾರ, ಬೃವಹಾರ, ಭ್ಯವಹಾರ, ವೆವಹರ, 
ವೆವಹಾರ (ನಾ). ೧. ಉದ್ಯೋಗ; ಕೆಲಸ; ವೃತ್ತಿ: ನಾನು 
ಬೆವಹಾರವ ಮಾಡುವೆನಯ್ಯಾ ಲಂಗಾರ್ಚನೆಗೆಂದು (046, ೬೦9); ಬಾಲಕರ್‌ 
ಬಾಲೆಯರ” ಕೊಯಿದು ತಿನುತಿರೆ ಮುತ್ತಿ ಆರಂಭದೊಳ್ಳೂಡಿ ಅಲ್ಲಿಯಾಗದೆ 
ಮುಗಿ ದೂಲ್‌ಸುತೆ ಬೆಕಾಕಾಂ. ವೃ1ವಹುರದಲ್ಲಿ ತಿಟ್ಟನೆ ತಿರುಗಿ 
(ಶಿಂಕೋರ- ೨-3): ೨. ವ್ಯಾಪಾರ ; ಹರದು ಕರ: ವಳಳಿದು ನಿರ್ಮಲ 
ಭ್ರ ಸುಜ್ಞಾನ ಧರ್ಮವಾಕೆದ ಪೇಟೆಯ ಬೆ: - - ಹಿಂಡುದೈವವ 
ಕಂಡ ಹಿರಿಯ ಪ್ರಭುಸೆಟ್ಟಿಯೊಳು ಕೊಂಡು Pik ಡುವ ಘನ ಬೆಮಾರ 
(8೦೧. ೦೮೯-೪೫೩) ; ಆ ಪುರದೊಳೊರ್ವ ಪರಸಂ ಸಮುದ್ರಾಂತರದ್ದೀವಂ 
ಗಳೊಳಿ ತನ್ನ 'ಬೆವಹಾರಕ್ಕೈೆದಲ (ತೆಲಫು- ೫೦-4). ಜಾ, ಪ್ಯಾಪಾರದ 
ವಸ್ತು; ಸರಕು: ಆಚಿಯ ಧರೆಯ ಬೆವಹಾರವ ತಂದು ಮತ್ತೆ 
ಈಚೆಯಲ್ಲಿ ಕಡನ ಕೊಡಲಾಗಿ ಕೊಂಡಪ ಸತ್ತೆ ಕೊಟ್ಟಿವ ಕೆಟ್ಟ (ಲೋಕಾ. 
೪. ನಡತೆ; ವರ್ತನೆ; ನಡವಳಿಕೆ: ದಾಯ. ನುಡಿ 


೨೬೭-6೦೯) - 


ಬೆವಹಾರಿ 


ಬೆವಹಾರ] ಬೆಸನಗಳಾಯತವು ಬಳಿತುಂಟೆ ಕೇಳಾ (ಕ್ರಶುಂ. ೫-೭೦). 
ಬೇಹರ್ಯ|: ೮, ಅಕಾರಕ್ಕೆ ಏತ್ವಂ-ವ್ಯವಹಾರ, ಬೇಹಂರ, ಬೇಹರ (ಕಠುರ. 
೨೬೦'ಶ್ರಡೋ). ೨. ಎನ್ನ ಬೇಹರಕೆ ದೋಸೆಯ ಹೊಯ್ವುತಿರೆ ಹಜ್‌ದವು 
ನಿನ್ನೆವೆಂಡು ಇರದಾಡುವನಿತಕೆ ಪಣಸಯಲವೆಲ್ಲ ಶಂಕರನುಂಡು ಬಿಟ್ಟೆಯ 
ಪೋದ (ಹೋತಿ. ೩-10). ೪, ಆವಾವ ಹರಕೆಗಳ ಕಾಣಿಕೆಗೆ ಸಂದೆ? 
ಬೇಹರವನೆಲ್ಲೆಲ್ಲಿ . ಸಲುವಳಿಗೆ ತಂದೆ? (೧೪೦: ೨೯-೬). ೫. 
ಸಂಬಂಧ್ಯ ; ಗೊಡವೆ : ಬೆಟ್ಟ ಕೆರೆ ಬನ ಬಾನು ಬಯಲೆಲ್ಲವೊಂದಿ:ಗ 
ನನಗಿವಕತ ಮುದದ ಬೇಹರ ತೀರಿತೀಗ (ಗತೇತ- ೨೯-೦೪). ಬೇಹಾರ : 
೧. ಬೆಳಸಾದುದೇಳು ಬೇಹಾರಕೆಂದೆಂಬ ಕಳವಳವದೆ;ಕೆ (ಸರ್ಪತ್ಥ. ೩೭೨) ; 
'ಹಾರವಂಂ ಮೊದಲಂತ 


* ಪ್ರಸ್ತಾಪಿಸ 


[ಗೃಹಕೃತ್ಯದ ಬೇಹಾರ ಸಾಗಿಸಲು ಬಂದಾಗ 


ತೊಡಗಿಡೆಳು (ಕಲಕು. ೭೯೦). ೨. ಬಣಂಜಿಗರೆತ್ತುಗಳೊಳು ಬೇಹಾರಕೋ 
ಸುಗ ಮಧುರೆಗಂ ಪ್ಲೇಳಿಕೊಂಡೊಂದು ಘೋರಕಾಂತಾರದೊಳ್‌ ಪೋಗುತ್ತೆ 
ಬೀಡ ಬಿಳ್ಚಿರು (ಸಿರ್ಕೇಫು. ೨-೨೪ ಆಹಾರವುಳ್ಳಲ್ಲಿ ಬೇಹಾರ ಘನವಕ್ಕು 


:ಹಾರದಕ್ಕು (ಸರೇಕ್ಮ. ೨೬೭); ಬೇಸಾಯ 
ನೆಯಿಗೆ ಇತ್ಮಾದಿ ಹಲವು ಉದ್ಯಮಗಳನ್ನು ಕೈಗೊಂಡು ಜನರು 
ಸರು (ಛೂನುನು: ೬೪): ಬೃವಹಾರ : ೨. ಆತನ ಬೃವಸಾಯ 
ವೆನ್ತಿನೆ ಭಕ್ತಿಯ ಭಂಡ ಮೊದಲ್‌ ನಿಜಭಕ್ತಿಯೆ ಕೊ:ಟಾನು 


ಕೋಟಿಲ]ಭಂ ಶಿವಸದೃಕ್ರಿಯ ಬೆಳಸಿ... ಕಲಿದೇವಸೆಟ್ಟೆ ನೆಗಳ್ಳಂ! 
ಧರೆಯೊಳ್ಳ" (3323, 1%-1 ೨3೯೬-90; 1170) : ಭರತಿಸೆಟ್ಟೆಯ ಮಗ 
ತೀಕಿಸೆಟ್ಟಿ[ಯರು. ಬೃವಹಾರಮಾರ್ಗ್ಗದಿಂ ೬ ೬೬ ಕ್ರಯಸ್ವರೂಪದಿಂ 


ಧಾರಾಪೂ 
0೯6-3೧; 
ಭ್ಯವಹಾ। 


ಕೋರಾರ- 


ರ್ವ್ವೇಕವಾಗಿ , , , ಕೊಂಡ ಎರೆ ಮತ್ತರೆರಡು (೬9೩3. ಸಸ. 
1227). ಭ್ಯವಹಾರ : ೧. ನಿಂದು ಕೆಯ್ಯ ಭಯಿರವದೇವರ 


೩೪೪-3: 16ನೆಯ ಕತ), ವೆವಹರ: ೨. "ವೆವಹರಿಸು' ಪರಾ. 
: ೧: ನರನೊಂದು ವೆವಹಾರಕೆರಡಾಯವೆಯ ಲೆಕ್ಕ ಹೊರಗಣ 
ೀಶೆಕೊಂದೊಳನೀತಿಗೊಂದು (ಈ ).. ೨. ಉದ್ಯೋಗ 
ನೃಪಸೇವೆಯಾಳ್ವರು ಮಧ್ಯರಾತ್ರೆಗೆ ಬರ್ಪನಕ ನಿದ್ದೆಗೆಯ್ದಂತೆ 


ಮಂದಿರಡೊಳು ಹಾದರವಿದ್ದೆಯಂಗನೆಗಳೊಪ್ಪದರು (ನೋತತೆ. ೦೯-೨೪). 
ಬೇ ರವಾಡು - ವ್ಯಾಪಾರಮಾಡು : ಹಿಡಿದ ಫಲ ದೃಢದಿಂದ 
ಬಿಡದೆ. 'ಹಾರವಾಡಿ ಕೊಡುವುದೊಂದು ಲಕ್ಷ ಕೊಂಬುದೊಂದು ಲಾಭ 


೧-4. "ಬೇರ್ಯ' ಪರಾ. [ಇ ಸಂ. ವ್ಯವಹಾರ] 

ಬೇಹರಿ, ಬೇಹಾರಿ (ನಾ)- ವ್ಯಾಪಾರ ಮಾಡುವವನಂ; 
| ಹರದ : ತಂಮ ಪಟ್ಟಣವಾದ ಹೆಂಮರಗಾಲ ಬೆವಹಾರಿ 
ಾಧವಸೆಟ್ಟಿಭು ಮಗ ಮಸಣಾಡೆಸೆಟ್ಟಿಗೆ. . . ವರಿಷಕ್ಕೆ ಗ ೧೮ 
ಸ್ಹಯ ಗ ೪ನೆ ತೆಜುವರು (ಎಳ. 211(8). ಕಂತಿನ, ೩೨೯೪-೦೦; 1291): 
`ರಿಹರರಾಯವೊಡೆ ಯರ ಮನೆಯ ಬೆವಹಾರಿಗಳು (ಎಳ. 1x(s), 
9೬೬; 1376). ಬೇಹರಿ : ವಾಣಿಜವರರಿಗೂ ಕ್ರಯ 
ವ್ಯವಹರಣೆಯುಚಿತವದು ತರುಣಿರತ್ನವು ಸಲ್ಲದಾ ಬೇಹರಿಯ 
ಡಿದು ಬಿಟ್ಟಂಬುರುಹಮುಖಿಯನು ಸೆಳೆಯದಿರೆ ಹಳಿವೆಮಗೆ 
(ತೇನಂತ- ೯-೨೪). ಬೇಹಾರಿ: ಹುಸಿಯದ ಬೇಹಾರಿಯೆ. 
ಬೇಹಾರಿಯಪ್ಪುದಅಿಂದೆಮ್ಮ ಜಾತಿಧರ್ಮಕ್ಕೆ ಧರ್ಮಬುದ್ಧಿ 
ಬುದ್ಧಿಯಾಗಿ ಧನಮಂ ಬಂಚಿಸಿಕೊಂಡೆನ್ನ ಮನೆಗುಯ್ದೊಂ 
* |0ಓ೭-೦೦); ಊರ ಹರದರ ಹಾರುವರ ಬೇಹಾರಿಗಳ ಬಲು 
ಡು ಕೆ:ರಿಕೇರಿಯಲಿ (ಕರಣ. 5-6-6); ಬಹುಬಗೆ ರೊಟ್ಟಿ 


ಕೈ ಕೊಟ್ಟಿ ಯಿಪತೆಯೆಂಟು ಮಂದಿ ಸ್ತಾನಿಕರು (ಎಕ. ೫ [OR 


೬೫೯೦ 


20 


40 


ಜಿನ 
ಜಿನ್ನ 


ಸಕ್ಕರೆ ತುಪ್ಪಗಳೆ ಮೊಟ್ಟೆಗಳೆನು ಮಾಜುವ  ಬೇಹಾರಿಗಳಿಟ್ಟಣಿಸು 

ತಲೈದಿದರು (ಕೊಂ. ೦೧-೪೦)- "ಬೇರಿ, ಪರಾ. [ವಸಂ. ವೃವಹಾರಿನ್‌] 
ಬೆವೆ "ಬೆಮರ್ಕ್‌' ನೋ. 
ಬೆಸ್ಕ. ಬೆಸನ್‌, ಬೆಸನ್ಮ. ಬೆಸನು. ವೆಸ (ನಾ). ೧. ಕೆಲಸ; ಕಾರ್ಯ: 
ವರ್‌ ಮುನ್ನಮೆ ನಿನ್ನ ಕೆಯ್ದೆ ವಂದರೆನಗಮಾ ಬೆಸೆಂ ತಪ್ಪಿದುದು 
(ಶುಶರಾ, 6-9 2); ಬೇಚ್ಚರಂ ಪುಟ್ಟಿಸುವ ಬೆಸಂ ಬರ್ಮ್ಮನದು 
ಸಮನ್ನವರಂ ರಕ್ಷಿಸುವ ಬೆಸಂ ತನ್ನದು ಗಡ ನಿಸದಂ (ಎಕ. ೪17, me: 
34-೨೭; 1158); ನಿನ್ನ ಅಂತಃಸತ್ವಸಾರ ಆಥಾರ | ಉಳಿದೆಲ್ಲವೂ ಬೆಸಕೆ 
ಬರದ ಸಿಂಗಾರ! (ಧಾಕುಗ- ೩೬-9). ವಿ. ಶಿಲ್ಪಿಯ ಕೆಲಸ; ಶಿಲ್ಪ 
ಕಾರ್ಯ; ಕಂಡರಣೆ ; ಪರದೆ ಶ್ವರಭಟ್ಟರ ಲಿಖಿತಂ ಚನ್ನಾ ರ್ಕ 
ಧರಾರ್ಣ್ಣವ[(0] ನಿ[ಲೈ] ಇನ್ನಗೋಟೆಯ ಬೆಸಂ (2: ೫-1, 086; 
873); ಮಚ್ಚರಿಪ ಬಿರುದ ರೂವಾರಿ ಮದನಮಹೇಶ ಕೇಶವದೇ(ವ) 
ಮಾಡಿಸಿದ ಬೆಸ (ಬಕ. ೪, ಶೇಲೂರು- ೩೫-0; 1120). ೩. ಅಪ್ಪಣೆ; 
ಆದೇಶ : ಶ್ರೀಮತ್‌ ಕೊಜಕ್ಸೊಣಿ ಮುತ್ತರಸರಾ ಬೆಸದೆ ಕಂಡುವಟ್ಟೈ 
ದಣ್ಣಿಜದು ತೊವಳಾಲದುಳ್‌ ವಏಿಜ್‌ದೋರ್‌ ಸಿಯವಲ್ಲವರಸ (ಬಕ. 1x, 
ಜೊಸಕೋ- ೨೦-೩; ಸು- 760); ವಿದುರಂ . . . ಧೈತರಾಪ್ಟನೆ ಬೆಸದೊಳ” 
ವ ರಣಾವತಕ್ಕೆ ಪೋಗಿ (ಕರಣ: ೩-6 ಪ); ಅಗ್ರಜನಿತ್ತ ಬೆಸದಿಂ ನಡೆದೆನು 
(1ರ. ೬0೩. ೭-೦೦೩). 'ಬೆಸಂಬಡೆ' ಪರಾ. ೪. ಕೇಳಂವುದು; 
ವಿಚುರಿಸಂವುಡು: "ಬೆಸಗೊಳ್‌? ಪರಾ. ಬೆಸನ್‌ : ೧. ಎಸರನಿಡುವ 
ಅಕ್ಮಿಗರ್ಜುವ ಬೆಸನಂ ಕೆಯ್ಲೆಲವ ಕಂಚುಗರ್ಚುವ ಬೆಸನಂ ಜೆಸನಲ್ಲದೆ 
ಮತ್ಸ್ಸ್ಯನ ಬಾಣಸಿಗಂಗಾರಿತ್ತರೆಲವೋ ನಿನಗೀ ಬೆಸನಂ (ಗರಾಯು. ೬-೩೬); 
ಈ ಬೆಸನಪ್ಪೊಡೆ ದೂತರ್ಗೆ ಭಟ್ಟರ್ಗೆ ಪರಿಗರ್ಗಲ್ಲದೆ ನಿಂ ಮಾಡಲ್ಪಕ್ಕುದಲ್ಲ 
3-8), ೩. ಬೆಸನೇನೆಂದೊಡೆ ಪೇಬಿಕ್ತಿನೆನ್ನ ಬೆಸನಂ (ಕಂಕಣ. 
6-೬6) ; ನಿಮ್ಮನೆಮ್ಮುರಸನ ಬೆಸನಿಲ್ಲದೆ ಎಲ್ಲಿಗುಂ ಪೋಗಲೀಯೆಂ (68. 
೬-೦೨೦ 5); ಏಬೆಸನೆಂದು ತನು ಕರಗಿ ಮನ ಕರಗಿ ನೋಡಿ ಮಾಡುವುದು 
ಭಕ್ತಿಸ್ಮಲ (೨15, 6೬9). ಬೆಸನೈ ; ಹಿ. ತನ್ನೆ ನೊಸಲ ಕಣ್ಣಿಗೆ ಬೆಸನನಿತ್ತರೆ 
ನಿಲಬಲ್ಲ ಗರುವರನಾರನು ಕಾಣೆ (ಸಿದ್ಧತ- ೩-೧೬೭); ಕುಳರಕ್ಕಸ ನಿನ್ನ 
ಹಿಡಿತರೆ ಬೆಸನ ಕೊಟ್ಟಾಳನಟ್ಟಿದ ನೋಡು ಜೀಯ (ರೋಶಕ. ೩೩-೪0) - 
ಬೆಸನು : ೨. ಖಣ್ನಸ್ಸುಟಿತಂ ಮೊದಲಾಗೆಲ್ಲಾ ಬೆಸನುಮಂ ನಡೆಯಿಸುವ 
ರೂವಾರಿ. ಮುಚ್ಚೋಜಂಗೆ ಮತ್ತರ್ಪ್ಸನ್ನೆರಡು (A933. 2ಸ-1, ೦00-88 ; 
2048)- ೩. ಅವರುಂ ಗುರುಗಳ ಬೆಸನುಮನನೇಕವ್ರತಂಗಳಂ ಕೈಕೊಣ್ಣು 
ತೀರ್ಥಯಾತ್ರೆಗೆ ಪೋಸುತ್ತುಂ (39೩9. ೫1-1, ೬೨-೨೩ ; 108), ವೆಸೆ ; 
೨. ಈ ದೇಗುಲದ ವೆಸಕ್ಕಿ ಕಲ್ಕುಟಿಗಂ ರೇವೊಜನೊಡೆಯನಾತಂಗೆ ಗಟ್ಟಿ 
ಮತ್ತ ೧ (೫%೩ಇ- ೫೫, ೪೯-೬೭; 1076): ೩. ದಂಡನಾಯ[ಕ] ಕೇಸಿ 
ಮಯ್ಯಂಗಳ ವೆಸದಿಂ ಸಿಂದವಾಡಿಸುಯಿರದ ಹೆಗ್ಗಡೆ ಮಗಂ ಚೀಯವಮ 
ರಸರಾ ನಾಡಂ ಪ್ರತಿಪಾಳಿಸಿ (8922. ೫1-i, 310-0೪; 1143). 

ಬೆಸಕುಡಿಕೆಯ ನೀರೆಜ್‌ಎಕೆೊಡದಿದ ನೀರು ತುಂಬುವ ಕೆಲಸ 
ಮಾಡು : ಅತೀಂದ್ರಿಯರೆಲ್ಲರು ಮದನನ ಮನೆಯ ಬೆಸಕು3 [೫೫ ಡು] 
ಕೆಯ ನೀರೆಜಕಪುದಕ್ಕೊಳಗಾದರು. (ವಟ: ಕ. 60-0). ಬೆಸದವೆ-.ಕೆಲಸದ 
ಆಳು ; ಸೇವಕ : ಬೆಸದವಂಗೆ ಅರೆ ಆಳ್‌ ತೆಜುಪೊದು (ಮೈಕಂ- ೦೯೨೪, 
60-004 7 799), ಕಾಷ್ಠಕೂಟನೆಂಬ ಬೆಸದವಂ , . . ಪೊಟಲ್ಲೆ ವರ್ಷೊನಂ 
ಕಂಡು (ನತ್ಮಾರಾ- ೩೬-೨೨) ; ಬೆಸದವರ್‌ ಬಸಮಲ್ಲದವರಂತಂಜಿ ಉಟ್‌ಯೆ 
(ರರ್ಷಾಮ್ಮ್‌ ೨-೬). ಬೆಸವಾಳು- ಕಿಜಿಯ ಮೊನ್ನೆಯ್ಯ 
ಬಲ್ಲಹನ ಬೆಸದಾಳು ಗಜಾಂಕುಸಚೋಟನ ಮೇಗೆ. ದಣ್ಣುಮೋಗಲು 
(39. 15-i, ೨೬-೭ ; 948). ಬೆಸನಂ ಪಾರ್‌ ಎಅಪ್ಪಣೆಗಾಗಿ ಕಾಯು , 
ಆಜ್ಞೆಯನ್ನು ಸಿರೀಕ್ಷಿಸು: ಬೆಸನಂ ಪುರ್ವುದು ಮಂತ್ರದೇದಕೆಗಳ್‌ 


ಬೆಸ್ಕ 


(60ಘ್ರ, 0-೬೪) ; ಬೆಸನಂ ಪಾರ್ದಿರೆ ಭೂಪತಿಪ್ರತತಿಗಳ್‌ (ತೇಖಫ್ರ. ೨-೯೭). 
[ದೇ.॥ ತಮಿ. ವಿಯಮ] 
ಬೆಸ್ಕ (ನೊ). ಸರಿಸಂಖ್ಯೆಯಲ್ಲದುದು ; ವಿಷಮಸಂಖ್ಯೆ : ಒಂದೆ:ದಡೆ ಬೆಸ 
ಎರಡೆಓದಡೆ ಸರಿ (ಪ್ರಕೋಗ- ಕ. 300-೭೪); ಪೂಡುವ ಕುಮರೆ ಬೆಸಂ 
ಡುವ ತೇರ್ಗೊಂದೆ ಗಾಲಿ ಪೊಡೆವಂ ಪೆಬವಂ ಕೇಡಿಂಗಲಸಿ 
'ಕ್ಯ್ಯಮೆ ನೋಡಿರೆ ರವಿ ಕೆಡೆದನಸ್ತಗಿರಿಮಸ್ತಕದೊಳ್‌ (ಕರೇ. ೩-09) ; 
ಯತಥಿಮಾನ ಬೆಸವಾಗಿ ಬಿಗುಮಾನ ಹಿರಿದಾಗೆ ಶಾಂತತೆಯ ತಳೆದಿರುವೆಯಾ? 
(ಆ). ೪೪೪-೯). [.ಸಂ, ವಿಷಮ. / ತಮಿ, ವಿಯಮಃ ; ತೆಲು, ಬೇಸಿ] 
ಬೆಸ (ನಾ). ಒಂದು ಬಗೆಯ ತೆರಿಗೆ (?) : ಅಡತೆಜಕಿ ಕುಂಬಾು 
ದೆಅಕ|ಬಿನುಗು ಬೆಸಒಸ್ಯಲು ತಗಡೂರ ಸ್ಮಳಕ್ಕೆ ಸಲುವ ಸುಂಕ (ಅರಿ 
0%%ಟ 06-07; 7). [?] 
rofl. ಬೆಸಕೆಯ್‌, ಬೆಸಕೈ, ಬೆಸಗೆಯ್‌, ಬೆಸಗೈ (ಕ್ರಿ). 
೧. | ಕಂಡರಿಸು ; ಕೆತ್ತು: ಇದಮ್ಟರೆದೊ ಚೋರಯ್ಯನ ಪೆರ್ಗ್ಗಡೆ. 
ಪೊನ್ನಯ್ಯ ಕಲ್ಲಮೈಸಂಗೆಯೊ ದಗ್ಗಾಚಾರಿ (39೩೩. 1x-i, ೨೦-೦೨ ; 
95 ತ). ಬೆಸಕೆಯ* : ೨. ಹೇಳಿದ ಕಾರ್ಯವನ್ನು ನಿರ್ವಹಿಸು ; 
ಸೇ: ಡು: "ವರಿವಸ್ಕಾ , , ಆರಾಧನಃ, ಉಪಚಾರಃ-. 
ಈ ೧೧ ಬೆಸಕೆಯ್ವು ದರ್ಕೆ ಫೆಸರ್‌” (ಜರಾಯು. ೨೦-೦೨೪); ಪುಣ್ಯಕ್ಷಯದೆೊಳ್‌ 
ತನ್ನ ಧಿದೈಗಳುಂ ತನಗೆ ಬೆಸಕೆಯ್ಯದಿರೆ (ಕಂಪು- 3-0 ಇ); ದುರ್ಯೋಧನ 
ನಾಳ್ಗೆ ನೆಲನಂ ಆತಂಗುಟಿೌದ ನಾಲ್ವರ್ಬೆಸಕೆಯ್ದೂ ಬಾಟ್ವಿರ್‌ (ಗಣಯ. 
ನ) ; ಮಂನಿಗೆ ಬೆಸಕೆಯ್ಕುತಿರಿಯೆಂದರಸನೆಲ್ಲರ್ಗೆ ಕೈಮಂಗಿದನು 
(ಹ5%- ೯-೨೦). ೩. ಅಂಕೆಗೆ ಬರು: ಬೆಸಕೆಯ್ದತ್ತು ಸಮುದ್ರಮುದ್ರಿತ 
ಗಳ (ಕಂಪ, 0-000) ; ಕುಮಾರನಾಡು ತಳಕಂಡುಗಳಿಂಬಿವು 


ಕೊಂ! 


೭೬೦ 


ಕಯ] ಸಾರ್ದ್ದುವತ್ತಡಿಯಿಡೆ ಮುಂಚಿ ಕಂಚಿ ಬೆಸಕೆಯ್ದುದು ವಿಷ್ಣುನೃಪಂ 
ಕೃಪಾಣಮಂ ಜಡಿಯದೆ ಮುಂನೆ ಕೊಂಗನೃಪರಿತ್ತರಿಭಂಗಳನೇಂ ಪ್ರತಾ 


ಪಿಯ (ಎಕ. ೫. ಶೇಲೂರು- ೦೨೪-3೦ ; 1199). ಬೆಸಳ್ಕೆ 2 ೨. ಪಗಲ್‌ 
ಬೈಗಿಕುಳೆನ್ನದೆ. ಸಲೆ ಬೆಸಕ್ಕೈೆಗುಂ ಮುನಿಗಳ್ಳೆ ನಗದ ಮರ್ಕಟನಿಕರಂ 
(೧05 0-೬೩) ; ಉಳಿದ ಐರ್ಣತ್ರಯಕೆ ಬೆಸಕೈವಳತೆಯಲಿ ಶೂದ್ರನು 
ಕೃತಾರ್ಥನು (ಕನ್ಮಾಎ- ೭-೦೬) ; ಅಹಿತರೇನಂಜುವರೆ ನಿರ್ಧನನಹ 
ಲ ಬೆಸಕ್ಕೈದಿಹರೆ (4ನ್ನುಣಂ. ೩-೩0). ಬೆಸಗೆಯ್‌; 
೧. ಜ್ಲೆಸಗೆಯ್ದೊನ್‌ ಪ್ರಯೋಳಮನ್‌ (ಎಳೆ. 1X (6), ಶೊಸಕೋ, ೯-0೩; 
ಸು. 86) ; ಬಾಮುಣ್ಣೋಜಂ ಬೆಸಗೆಯ್ಕೊಂ (ಕ. ೪, ಸೊರಂ. 
೦೮೪-4೦ ; 103): ೨. ಸ್ವಸ್ತಿಶ್ರೀಸಾನ್ತರಸಪೃಥುವೀರಾಜ್ಯದುಳ್ಳಿಗೆಗೆ 
ಬಿಸಗೆಟ್ಟುಲ್ಲಿ (ಎಕ. ೪1, ಕೊಪ್ಪ, ೩೯ 7 ; 700): ಕರಮದಾರ್ಗೆ ತೊತ್ತಾಗಿ 
ಬೆಸಗೆಬ್ದುದು (ಕವ್ಮರಾ. ೯-90) ; ಬೆಸಗೆಯ್ದು ಗೀರ್ವಾಣವೃಂದಮಂ 
ಮನ್ನಿಸಿ ಕಳುಪಿ (ಕರಾ: ೦೫-೪೬). ಬೆಸಗೈ: ೨. ತಂಗಿ ಬೆಸಗೈದಾದರಿಸಲೀ 
ಯಿದ (ಕುವ್ಮಾಕ: ೧೯-೩3) ; ಅಜಭವ ಶಚಿಯರಸ ಮಂಬ್ಯರುಗ 

[ಪಾಕಾಂ ಕೈ]ಪ ಸೇವಕರು  (ತೊರರಾ, ೬-೨೬-೩೦) ; 
ದು ಬೆಸಗೈದು ಬದುಕಲಿ (ಏಾಗ- 9-ಂ೩-೨)- [ಬೆಸ್ಕ 4 ಕೆಯ್‌] 
» ಬೆಸೆವಡೆ (ಕ್ರಿ). ಅಪ್ಪಣೆಯನ್ನು 
ದ ಅತ್ವದೊಳ್‌ ವಿಕಲ್ಪಬಿಂದುವಿಂಗೆ . . .ಬೆಸೆಂಬಡೆದಂ, ಬೆಸವಡೆದಂ 
ಬೆಸವಡೆ ; 


ಮೇಲಿನ 


(ಕುಡ್ತೆ. ೧೬೭ ಪ್ರಯೋ). ಪ್ರಯೋಗವನ್ನು 
ನೋ! [ ಬೆಸ್ಕ 4 ಪಡೆ] 

ಬೆಸಂಬೆಟು (ಕ್ರಿ). ಎ ಬೆಸಂಬಡೆ : ಪೆಂ ಗಳ್‌ ಬೆಸಸೆ. ಬೆಸಂಬೆತ್ತೂ 
(ಎ೪. [೫1,3ಕಕ. 6-3; 510); ಸೆರೆದೆತ್ತಂ ಭಗಣಂ ನರೀಕ್ತಿಸೆ ಬೆಸಂಬೆತ್ತೀಆಾ 
ಚಿತ್ಕೋದ್ಭವಂ ಬರೆ ಕ್ಷ, 


೬೫೯೧ 


50. 


35 


40 


45 


ಬೆಸಕೆಯ್ಸು 


ಬೆಸಂಬೇಳೆ 'ಬೆಸಂಬೇರ್ಟ್‌' ನೋ. 

ಬೆಸಂಬೇಟು*, ಬೆಸಂಬೇಳ್‌, ಬೆಸವೇಳ್‌, ಬೆಸವೇಳು. ಜೆಸವೇಟು್‌ 
(ಕ್ರಿ). ೧. ಆಜ್ಞಾಪಿಸು; ಅಪ್ಪಣೆ ಮಾಡು : ಕಡಲೊಳ” ನೀರ್ದರ್ಪುದ 
ಭ್ಯಾಸಿಗಳಿವು ನೆರವಕ್ಕೆಂದು ಶಕ್ರಂ ಬೆಸಂಬೇಟಕ್ಕೊಡೆ ನಾನಾವರ್ಣದಭ್ರಾ 
ವಳಿ ನೆರೆದು (ಶೃಶೃಶುು. 00-08)- ಬೆಸಂಬೇಳ': ೧. ಸಂದದ್ರೀಸ 
ಪೋಗಗ್ಗಣಿಗೆನುತೆ. ಬೆಸಂಬೇಳ್ವರ* (as. vir, ಶಿತರೊ. 3-08 ; 1218). 
ಬೆಸವೇಳ: ೧. ನೊಸಲಲಿ ಧರಿಸುವುದು ಯಾವರಾಜಪಟ್ಟವನೆಂದು 
ಬೆಸವೇಳ್ಸು (ತೊಂ0- ೪-೩-೬); ಇದು ಚಿತ್ರಮಾದುದು ಬೆಸವೇಳ್ವುದೆನ. 
ಲಾಗಿ (ಶೋಶತ- ೩೦-೨9). ಬೆಸವೇಳು: ೧. ಸಂತಸದೆ ಚಾರರಂ ಕರೆಸಿ 
ಬೆಸವೇಳಲತ್ಮಂತವಸ್ತುಗಳ ವಿಸ್ತಾರದಿಂ ನಗರವನನಂತವಿಭವದೆ ಸಿಂಗರ 
ಡಲೊಪ್ಪವಿಟ್ಟರು (ಕೆಂಪು: ೬-೩೧): ಬೆಸವೇಲಿ*: ೧. ಕುಬೇರಪ್ರಿಯನಂ 
ನೀನೆ ಕೊಲ್ಲೆಂದು ಪೃಥುವಿಂಗೆ ಬೆಸವೇಬಕಿ (೫ವೀತು: ೭೦); ಅರಸರ್‌ 
ಬೆಸವೇಬ್ವರ್‌ ಬೇಗಂ ಕ್ಷುರಭಾಂಡಮನೀಯೆಂದು ಬೇಡಿದೊಡೆ (ಕಂಕಕಂ. 
೬6-0೬); ಬೆಸವೇಟ್ನಿಂ ಭುವನೈಕಮಲ್ಲನುದಯಾದಿತ್ಮಂಗೆ (೩99. ೫x; 
1೯-೦೭; 3016). ೨. (ಯುದ್ಧದ) ಕಾರ್ಯಕ್ಕೆ ನಿಯೋಜಿಸಂ... 
ನೇಮಿಸು: ಇರುಳೊಳ್‌ ಬಲಂ ನಿಶಾಚರ ಬಲಕುಂಟು ಮಾಣದೆ. 
ಘಟೋತ್ಕಚನಂ ಬೆಸವೇಬ್ವುದು (ಕಕಣ. 03-ಟ)-' [ ಬೆಸ್ಕ * ಪೇಟ್‌] 

ಬೆಸಕ (ನು). ಕೆಲಸದ ಆಳು; ಸೇವಕ: ಈ ಗದೆಗೆ ಆರಾದರೂ ಅ೪ಪ 
ದವರು ರಗುಪತಿರಾಜವೊಡೆಯರ ಬೆಸಕರಿಗೆ ತಂಮ ಹೆಂಡಿರ ಕೊಟ್ಟ ಸ್ಪಿವರು 
(ಮ್ಮ60.0993, ೩6-33/1635). [ಬೆಸ್ನ *- -ಕ್ಕ] 

ಬೆಸಕಿಲ್‌? (ನಾ). ಅಗ್ಗಿಷ್ಟಿಕೆ (?) : “ಪಾವಕಿ (ಕ) ಯೆನಲ್‌ ಬೆಸಕಿಲಕ್ಕು 
[ಐ೫ಂ- ಬೆಸಕೆಯಕ್ಕು. ಬೇಸಕೆಯಕ್ಕು) " (ಕುಂಗರಾ- ೬೦-೨0)- 

[p ಇದು " ಬೆಸಳಿಗೆ' ಎಂಬುದರ ಅಪಲಿಖತವಿರಬಹುದು ] 

ಬೆಸಕೆಯ್‌ " ಬೆಸಂಗೆಯ್‌ ' ನೋ. 

ಬೆಸಕೆಯ್ಸು * ಬೆಸಗೆಯ್ದು ' ನೋ. 

ಬೆಸಕೇಳ್‌ (ಕ್ರಿ). ಅಪ್ಪಣೆಯನ್ನು ಕೇಳು ; ಆಜ್ಞೆಯನ್ನು ಪುಲಿಸು 
ಇತ್ತ ವಿಕ್ರಾಂತತುಂಗಸುಂ ಧರ್ಮಪುತ್ರಂಗಂ ವಾಯುಸುತಂಗಂ ಪೊಡ 
ವಟ್ಟು ಬೆಸಕೇಳ್ವ[೫ಕಾಂ- ಕೆಯ್ವೆ]ನೆಂದಾಗಳ್‌ ಪಾಂಚಾಳರಾಜತನೂಜಿ 
ಯಿಂತೆಂದಳ್‌ (ಶಕಣ- ೭-೬೬ ವ); ಇಂದಜಿತಂ ತಪೊಃವನಕೆ ಪೋದನ 
ಧಿ:ಶನೆ ಪೋಗೆ ಮಾಣಲಾಗೆಂದೊಡವೋಗಲಿರ್ದೆಮದಟಂ ಬೆಸಕೇಳ್ಬಪೆಂ 
(ಅಶಫು- ೬-೦೦೦). [ಬೆನ್ನ 4 ಕೇಳ್‌] 

ಬೆಸಕ್ಕೆ " ಬೆಸಂಗೆಯ್‌ ' ನೋ. 

ಬೆಸಕೈೆಸು " ಬೆಸಗೆಯ್ಸು' ನೋ. 

ಬೆಸಕೋಲು " ಬೆಸೆಕೋಲ್‌ ' ನೋ. 

ಬೆಸಗಲಿ (ನಾ). ಆದೇಶವನ್ನು ಕೂಡಲೆ ಪಾಲಿಸುವವನು ; ಅಪ್ಪಣೆ 
ಯಂತೆ ನಡೆಯುವವನು : ಆಳ್ವನ ಬೆಸನಂ ಮರಳಿ ಕೇಳದ ಬೆಸಗಲಿ 
ಗಳುದುಂ . ನೋಡಿ (ಗರಾಯು. ೯-೩೪ ನ) ; ದಾದಿಕಾಜವೆಸದಮರ. 
ರದೇಂ ಬೆಸಗಲಿಗಳ' ಬರ್ಪರೊ ಮಾನಸವೇಗರ್‌ ಪವನವೇಗರಿರುಳುಂ 
ಪೆಗಲುಂ (ಅ2ತ. ೩-೭೬). [ ಬೆಸ್ನ 4 ಕಲ್ಮಿ] 

ಬೆಸಗುಡು ' ಬೆಸಗೊಡು ' ನೋ. 

ಬೆಸಗೆ " ಬಿಸುಗೆ ' ನೋ. 


ಬೆಸಗೆಯ್‌ ` ಬೆಸಂಗೆಯ್‌' ನೋ. 
ಬೆಸಗೆಯ್ಸು, ಬೆಸಕೆಯ್ಬು ಬೆಸಿಕೈಸು (ಕ್ರಿ). ೧.  ಕಂಡರಿಸು 
ವಂತೆ ಮಾಡು; ಕೆಶ್ರಿಸಂ: ನಿಮ್ಮಿಚ್ಚರ ಬಮ(ಮ್ಮ)ಯ್ಯ ಬೆಸಗೆ 


ಯ್ಲುದೊ ಮಾಧವಯ್ಯನ ಲಿಖತೆಂ (4೮: ೫1, ೨೦೯-3೨; 814). 


ಬೆಸಕೆಯ್ದು: ೨. ಅಪ್ಪಣೆಯನ್ನು ಪಾಲಿಸ:ವಂತೆ ಮಾಡು ; ಅಂಕೆಗೆ 


ಬ 


ತರು: | ಚೆನ್ನರನಡಿಗೊತ್ತಿ ಮಂಡಳಿಕರಂ ಬೆಸಕೆಯ್ಸಿ ಕುಚುಂಬರಂ ನಿರಾಕಿರಿಸಿ 
ಓ-00) ; ಬೆಸಕೆಯ್ಯದ ಮಣ್ಣ [೪] ಮಂ ಬೆಸಕೆಯ್ಸಿದನಂಜದಿರ್ದ 
ಪರನಂಜಿಸಿದಂ (96- ೪-೨-00೪ ; 1058). ಬೆಸಕ್ಕೆಸು. 

ಯ್ಲಿಕೊಳ್‌, ಬೆಸಕೈಸಿಕೊಳ್‌ ಕೆಲಸವನ್ನು ಮಾಡಿಸಿಕೊಳ್ಳು ಸು 
ಎನ್ನು ಕೈಗೊಳ್ಳು ನ ನಿಮಗೆ ಜೆಸಕೆಯ್ಯೈವೆಮ್ಮಿಂ ಕ್ರಮದಿಂ 


ಬೆಸಕೆಯ್ಸ ಕೊಂಡು ನೆಲನಂ ಪೂರ್ಪಕ್ರಮದಿಂದಾಳ್ನುದು (ಗರಾಯು- 0೦-೦೩); 
ಆ: ಬೆಸಕೈಸಿಕೊಳ್ಳನೊರ್ಮೊದಲೊಳ್‌ ದೇವಸಂಕುಲಮಂ (ಛರಾನ್ಕು. 


» ಬೆಸಗುಡಂ (ಕ್ರಿ). ಅಪ್ಪಣೆ ಕೊಡು ; ಆಜ್ಞಾಪಿಸು: 
ರೆ ಚೆಸಗೊ[೫೫. ಗು]ಡು ಮಗನೇ (ಕತಕಾ- ೧೨-೩೦ರ) ; 


ಮಿಾಖುವೆನೆ (ನೋತ. ೩೩-೩೦). [ಬೆಸ್ಕ - ಕೊಡು] 
» ಬೆಸಗೊಳು, ಬೆಸಗೊಳ್ಳು (ಕ್ರಿ)- ಕೇಳಂ : ವಿಚಾರಿಸು ; 


ಶ್ಲಿಫು : “ಪ್ರಶ್ನಃ, ಅನುಯೋಗಃ, ಪೃಚ್ಛಾ-ಈ ಮೂಡು 
ಬುದಜಿ ವಪೆಸರೆ* (೫೧. ಇ); ಪ್ರಯಸುಶಲವಾರ್ತೆಯಂ 


ಡು ಸ್ಥಿರಮಿರ್ದು ಪ್ರಭು ನುಡಿಯೆ (ಕಣ. ೨-೭) : ವಿರಾಟಂ 


ಕೌಶಿಕಮುನಿಯ ಬೆಸಗೊಂಡರು ಮಹೀಸುರಮಾರ್ಗಸಂಗತಿಯ ಉಮ್ಮಳ: 

ಬೆಸಗೊಳು : ಹಸೆಯ ಮೇಲಣ ಮಾತ ಬೇೆಗೊಳಲಟ್ಟಿದರಿ 
ಹತ್ತಿರಕ್ಕೆ ಕಳುಹಿದರೆಮ್ಮಪರು (ಮಶಾರೇ. ರ. ೨೩-೪6) ; 
ಧನನು ತೆಗೆದಪ್ಪಿದನು ಬೆಸಗೊಳುತಿವನ ಸಂಗತಿಯ (ಸಥತ. 
ಏನನೊ ಕೇಳುತಲಿರುವಳದೇನೆಂದು ಬೆಸಗೊಳು (ಇಂಾಶ. 
- ಬೆಸಗೊಳ್ಳು : ಆಡುತ್ತ ಹಾಡುತ್ತ ಭಕ್ತಿಯ ಮಾಡಬಹುದು 


ಲಿಂಗಕ್ಕೆ. ಅದು ಜೇಡದು ಬೆಸಗೊಳ್ಳದು (0ನ. ೮೩) ; ಭೀಮ 
ಬಲುಹ ಬೆಸಗೊಳ್ಳಾ ತದೀಯಶ್ರವಣದೃಷ್ಟಿಗಳ 
೧೬:೬೦); ವಸುಷೇಃ 


ತ್ತಿರುವಾಗ (ಉನ್ಮಸ. ೬೪). 


ಬೆಸಗೆ, 'ಬೆಸಗೊಳ್‌' ನೋ, 
ಬೆಸಗೊಳ್ಳು 'ಬೆಸಗೊಳ"' ನೋ. 
ಅಚ್ಚು ಬೆಸಣಿಕೆ ಮೋಹರ ಸರ್ವಗತಿ ಮಂದ ಅಚ್ಚು 
ತಿವಡಿ ವಿಷಮಗಳೆಂಬ ಚಿಸಕಳಿಂ ೫ ಭೃಂಗಿ 
ಭವಿ (ರೇಪಾಂಘ್ರ- ೫-೦೭೯). [?) 
ಬೆಸದ " ನೋ. 
ಬೆಸದಪ್ಪು) (ಕ್ರಿ). ಆಜ್ಞೆಯನ್ನು 
0; ಬೆಸನೆಂದು ಪೊಣ್ಣು 


ರಂ" ಬೆಸದಪ್ಪಿದರೆನಗನಿತೊಂದು ಸೈಪು ಸ: 


|ನೃಪತೀ (ಕಕಫು- ೦೦-೩೨), (ಬೆಸ್ಕ 4- ತಪ್ಪ) 
ಬೆಸನ್‌ «ಬೆಸ್ಮ' ನೋ. 
ಬೆಸನ್ನ "ಚೈಸ್ಕ' ನೋ. 
ಬೆಸನ ನ. ವೆಸನ (ನಾ). ೧. ಆಳಲು; 
ನನೆ ದೈಸನ್‌ (ಕತರ. 0೨೩) : ಬದುಕಿನ! 


[; 
ನದ ಮೇಲೇ ಆವರಿಗೆ ಜಂಗುಪ್ಸೆ 


qu 
[rs 


ನ್ನಣಮೋನೆಂದು ಬೆಸಗೊಳೆ (ಕಂಕಣ, 6-೩೬5) : ವನಚರರು , , || 


೬೫೯೨ 


15 


je 


ಬೆಸ: 


ಸಿರದಿರ್ದೆನಪ್ಪೊಡೆ ಎನ್ನ ಕೆಳೆಯನೊಳೆಗನಜ' (ಶಂತರ್ಷ, 0೨೭೩) ; 
ಬೆಸನಂ ಪತಿಹಿತದಲ್ಲಿಯೆ ಬೆಸನಂ ದ್ವಿಜ ನೆಗಟ್ಬಾ 
ಬೆಸನೆಂ ನೋಂಪಿಗಳಲ್ಲಿಯೆ ಬೆಸನಂಗ ಶಾಂತಿದೇವಿಬೊಳ್‌ ಪೆಜಿವೊಳವೇ 
(ಎಕ. ೪, ಹಸನ. 004-೩43; 1122). ೩, (ಸ ಸನಗಳಿಗೆ ಸಂಬಂಧಿ 
ಸಿದಂತೆ ಉಂಟಾಗುವ) ಅಭ್ಯಾಸ ; ಚಟ ; ಗೀಳಂ ೫ ಬೆಸನಂಗಳ್‌ 
ತನುವಿಚ್ಚೆಗೊಯ್ದುವು (ಕಾದಂಘೂ. ೩೬೪) ; ಬೇಟೆಯಂ ಬೆಸನೆಮೆಂದಾರೆಃಳ 
ಪರ್‌ ಲೋಕದೊಳ" (ಸೂಕ್ತಿಸು- ೩-೩). ಬಸನ: ೧. ಆ ರಚನೆಯ 
ಬಸನಂ ತನಗಿನಿತಜ ಬೇವಸಮೇಂ (ಕ£ಣ. ೧-03) ; 
ಮಾಡದಿರು. 


(0 


ಬಸನಮನುಂಟು 


ಮಾನ್ಕರೊಳ್ಳೊಪ್ಪೆ ವಿನೀತನಿನಿಗು (00೫. 00-09), ೨, 


ಬಲ್ಮೆಗಂ ಬಸನಕ್ಕಂ ಸದಿಯಪ್ಪ ಕಜ: ಪೆರ್ದೇಂಟೆ: 
ಮಲ್ಲದುಟಃದ ಬೇಂಟೆಯಂ ಬೇಂಟೆಯೆನ್ನೆ 


ಸದ್ಧಮ್ಮ್ಮದೊರ್‌ ತಾಳ್ಸಿದ: 2) ಹಿ 


ಪ್ಪಪೊಲಮಳಮಪ್ಪ 


ಗಳಲ್ಲಿ ಚಿತ್ತಂ ಚೈನಾಗಮದೊಳ್‌ 
ಬಸದಾಗೆ ಮರ್ತ್ಯನೇಂ ಸಾಧಿಸನೇ ನಿರ್ನಣಪದೆಎ: 


[ ; ತನ್ನೆ ಗುರುಗಳ ರೂಪನೆ ಕರುವಿಡಿಸು: 


ಕಂಡರಿಸುವ ಬೆಸನೆ ಬಸನವರಾಗಿ (೪೦. ೨-೫ ವ). ೪. ಇಂದ್ರಿಯಾಪೇಕ್ಷೆ: 


ಇಂದ್ರಿಯಚಾಪಲ್ಯ ; ಬಸನದೊಡಂಬಡಿಂಗಲಸಿ ದ. 
ಪೇಸದವಳಿ ಮತ್ತ ಾಟಿಸುವುದೆ (ಕಣ. ೪-8೨) ; ಬ 
ಪುಟ್ಟಿಸಿದಂ ಜನಕನೆ (ಸಮತ, ೯-8೨) ; ಪಬಿವೆಂಡಿರೆ: ದಿವಸದೊಳೀತಂ 
ಪುಟ್ಟದೆ ಪರಿಜು: ಪ್ರಾಯಮ ಸುಸಿಲುಂ ಬಸನಮುಂ ಬಳುದೊಟಕ 
ಯೋದುದೆನೆಯಂಂ (9೮೯. ೫-೨ 5). ವೆಸನ: ೧. ಹಸಿವು ಜಿಸನ 
ತೃಷೆಯಾಲಸ್ಕ ಮೋಡಮೆಬೆಸಕವುಳ್ಳುದು ನರದೇಹ (50 ' 0-03) 
ವೆಸನದಿಂ ಕಂದಿ ಕಾರ್ಶೈವನಾಂತಂ ಸಂತತಂ ಸುಖಲೇಶಮಂ ತಿಳಿಯದೆ 


ಜೀವಮಂ ಧರಿಸಿರಲು ಸೆಯೊಳಿಂತಹುದೆಬ್ಬನೇತ್ರಿ (dma. 
೩-೨) ; ವೆಸನಮಯಸಂಸಾರದಲಿ ವಿನೋದವ ಕಾಣ್ಪ ರಸಿಕತೆಯೆ 


ಯೋಗವು (ಪುಂಕುಳ. 3೪0). [ವ ಸಂ. ವ್ಯಸನ] 
ಬೆಸನಂಗೊಳ್‌ (ಕ್ರಿ). ಅಪ್ಪಣೆಯನ್ನು ಪಡೆ; ಅನುಜ್ಞೆಯನ್ನು ಹೊಂದು; 
ಚ್ಯವನಂ ತನ್ನಾ ಶ್ರಮಮಂ ಮಿಕ್ಕುಲಾದ ಯಪಿಗಳ್ಳೊ ಪ್ಪಿಸಿ ಬೆಸನಂಗೊಂಡು 
ತಾನುಂ ಸುಕನ್ನೆಯುಂ ವುಯುಸುತನ ಫೆಗಲನೇಟಃ (ಉಮೆ, 
[ಬೆಸನ, (ಇಬೆಸ್ಟ) 4- ಕೊಳ್‌) 
ಬೆಸನಭಾಷೆ (ನಾ). ಇಂದ್ರಿಯಪ್ಯಸನವನ್ನುಂಟುಮಾಡುವ ಮಾತು; 
ಸಸಿನೆ ಖಳನೆಡೆಗೈದಿ (ುಸುಮಾಸ್ಟ್ರನಂಗನೆಗೆ ಬೆಸನಭಾಷೆಯನಿತ್ತು ಕರೆತಂದು 
ನೀನು ಮೋಹಿಸಬಹುದೆ (ನವ 
ಬೆಸನಿ, ಬಸನಿ (ನಾ). 
ಗೀಳಿರುವ ವ್ಯಕ್ತಿ ; 
ಬೆಸನಿಗಳಂ ಕಳ್ಳರಪ್ಪರೆಂ 
೨೦); [ಶಕ 
ಮರ ಗೊಟ್ಟಿ ಕರಂ ಕಸಜ್‌ಸಿದುದೆರ್ದೆಯ 
ಚಂದ್ರಿಕಾವಿಸ್ತಾರಂ (ತರ್ನಶ್ಚ- ೨- 
ನೆಗೆ್ತಿಗೆ ಕ್ಷೇಳಿಗೆ ನಾಡೆ ಗೆಂ 
ಬಸನಿಗಳೊಳ್ಳಿಣ್ಣ ಬಸನ (ನತ: ೬4೪); ಬೇಟಕಾರ್ಶಿದ 
ಬಸನಿಗಳ್‌ ಕಡುಬದ್ದೆ (ಏಂಜಂ- ೩-9೮), | ಸು, 
ಬೆಸನಿಗ, ಬಸನಿಗ (ನಾ). ಮಶ್ಚಟದುಳ್ಳವನ: ಕ್ಯ ವ್ಯಸನಿ : ಅಡಗಿನ 
ಕಡುಬೆಸನಿಗನೊಡಲಡಗನೆ . ವದನದೊಳು ಗಡ ಗಿಡಿಪರ್‌ (1 n. 
3೦-೨9) ; ನೀಂ ಜೂದಿನ 


ಬಸನಿಗ ; ಆಡ! 


೬೧-0೨). 


ತನಗಾಗಿಸೆ ಸಂತಸದೊದವನುತ 
ಸೊಗಯಿಸುಗುಮೆ ಚೋರಂಗೆ 
ಬಸನಿ : ಬಸನಿಯೆ ಗೆಲ್ಲಕಾಜನ 


a). 


ಬೆಸನಿಸು 


eg ಗಿಡಿವರ್‌ (ಅಕ್ಕ. 3-6೬) ; ಮಧು ಮದ್ಯದ ಬಸನಿಗ ಕುಡಿ 
ಮಧು ಮದ್ಯಮನೆಂದು ಸಪ್ತಧಾತುದ್ರವಮಂ ವಿಧಿಯಿಂ ತಂದೆಟ್‌ವರ್‌ 


bt ೧೦-೪೫) ; ಅಸುಕೆಯ  ಕೆಂದಳಿರುಯ್ಕಲನೊರ್ವಗಪೂರ್ವ 
ಯದ್ವನೋನ್ಮತ್ತೆ ಬಸನಿಗನನೋಲೈಸುವ ಬೇವಸೆಯಿಂದನನ ಮನವನೇಜು 
ವಂತೇಟ್‌ (ರಾರಫು- ೦೫-೬೯ ನ). [ ಬೆಸನ್ಶ *- ಇಗ] 
ಚೆ (ಕ್ರಿ). 'ದುಃಖಪಡು : ಗಲ್ಲ ಹಿಡಿಯುವ ಕೆಲರು ಗಲ್ಲ ಹಿಂಡುವ 
ಕೆಲಥು ಬೆಸನಿಸುವ ಕೆಲರು ಬೆದರಿಸುವ ಕೆಲರು (5ರ. 6-3). 
[ ಬೆಸನ್ಶ 4-- ಇಸ್ಕು] 
ಜೆಸನೀ| (ಕ್ರಿ). ಆಜ್ಞೆಮಾಡು ; ಆದೇಶಿಸು : ಅಮಾತ್ಮರನನಿಬರಂ 


ಬೆಸೆನಿತ್ತ್ತು ಬಸವನನನುನಯದೊಳೊಡಗೊಂಡು ಬರಲೆಂದಟ್ಟಲು (ಬಸಪು. 
3-4); ಪೋಗಿಂದ್ರಕೀಲಕ್ಕೆ ಪೆಂಪಡರ್ದುದೃತ್ತಪಮಾಂಪುದೆಂದು ಬೆಸನಿತ್ತಂ 
ವ್ಯಾಸಂ (ಕಂಕ- 3-00೬); ಶ್ರೀರಘುಜನೆನ್ನನಡವಿಯೊಳ" ಬಿಸುಟ್ಟುದೆಂದು 
ಲಕ್ಮಣ! ಬೆಸನಿತ್ತು. ಕಳಿಪಿದನೈ 1 (ಉಮಾಕ್ಮ- 90-3೭) 
[ಬೆಸನ್ಶ ( ೬ಬೆಸ್ಮ) 4 ಈ) 
ಬೆಸನು ' ಬೆಸ್ಶ' ನೋ. 
ಬೆಸಮಗ 'ಬೆಸವಗ' ನೋ. 
ಬೆಸಮುಟ್ಟು (ನಾ). ಕಾರ್ಯದ ಸಾಧನ.-ಉಪಕರಣ: ಕನ್ನಡಿಯಂ 
ತಂಧಿತ್ತಡೆ ಮುನ್ನಾಕಾಶಕ್ಕೆ ನೆಲಕೆ ಬೆಸಮುಟ್ಟಿಂಗಂ ತನ್ನಯ ಕಟ್ಟಿದ 
ಸುಢಿಗೆಗೆ ಮನ್ನಣೆಯಿಂ ತೋಲ ಬಲಕೆ ನೊ:ರ್ಪಮರೂಢರ” (ತಮಶ.0೨-೪). 
[ ಬೆಸ್ಕ 4 ಮುಟ್ಟು ) 
ಬೆಸಲ್‌, ಬೆಸಲು, ಬೆಸಲೆ, (ನಾ). ೧. ಹಡೆಯುವಿಕೆ ; ಹೆಂಗೆ ; 
ದ "ಬೆಸಲಳಲ್‌', 'ಬೆಸಲ್ಕೆ' ಪರಾ. ಬೆಸಲು : ೨. ಹುಟ್ಟು; 
ನ : ನಿಸಿಯ ಬೆಸಲಿಗೆ ಸುಸಿಲ್‌ ಮಿಸುಕುವಂತೆ (ಗೀ20- 3-೪). 
ಬೆಸೆಲೈ : ೨. 'ಬೆಸಲೆಗೊಳ್‌' ಪರಾ. 
ಗೂ, ಬೆಸನಾಗು-೧. ಹೆರು ; ಪ್ರಸವಿಸು : ಹೆತ್ತ ತಾಯಿ 
ನ ನುಂಗಿ ಶಿಶು ಶಾಯ ಬೆಸಲಾಗಿ (6ತ30- ೩-0೭) ; ವಸುಧೆಗತಿಬಲ 
ನೊಬ್ಬ ಕಂದನ ಬೆಸಲಹೆನು (ಕಣ್ಣಾ. 9-36). ೨. ಈಯು; 
ಕರುಹಾಕು ; ಬೆಸಲಾದುವುಗಳಿಂ / ಪೆರ್ಬುಲಿಯಿಂ ಮುಸುಕುವ 
Mie » « - ದಾರುಣತರಮಪ್ಪುಪಸರ್ಗಂ ಮಾಡಿದಳು (ಇಡುಳಾ- 
0೬-09; ಪಶುವಂದುಂ ಬೆಸಲಾಗಿ ನೋಡಿ ಕಲುವಂ ಬಾಯ್ವಿಟ್ಟು 
(ಕೈಕ್ಷಪು. ೯-೬೦); ತುರಂಗದ ಮೊತ್ತಗಳು ತಮತಮಗೆ ಮೋಹರಿಸುತ್ತ 
ಬರಸಿಡಿಲಂತೆ ಗರ್ಜಿಸಿ ಪೃಥ್ವಿ ಬೆಸನಾದಂತೆ ಬರುತಿರೆ (ರೇಶೀಶ್ರ - ೫೮). 
ಬೆಳೆ ; ಫಲಬಿಡು : ನೆಲನೆಲ್ಲಂ ಬೆಸಲಾಗೆ ಧಾನ್ಯತತಿಯಂ - . - 
ಬಲುಭಾಗ್ಯಂ ದೊರೆಗಷ್ಟುದೈ (ಸೋಮೀಕ- 3೬). ೪. ಉತ್ಪತ್ತಿಯಾಗು; 
ಉಧಟಾಗು : ಬಾಹತ್ತರನಿಯೋಗಂ ಬೇಜಸೊಂದು ಮಾಹೇಶ್ವರ 
Nk ಬೆಸಲಾದಂತಿರೆ (ಸಂಕ. 6-09). 


ಮಃ] 


೩. 


[ದೇ.॥ ತುಳು. ಬಿಜಿಲು, ಬಿಜೆಲು ; ಗಡಬ. ವಂಗ್‌] 

ಬೆಸಲಳಲ್‌ (ನಾ). ಹೆರಿಗೆಯ ನೋವು; ಪ್ರಸೂತಿಯ ಬೇನೆ ; ತಾಯ 
ಮೊಗ ನೋಡೆ ಮಗು ಬೆಸಲಳಲನೋತು ಸೈರಿಸುವಂತೆ (ಗೂರ್ಲೂಳಾ- 
9೨-೪೪೪); ನಿನ್ನ ನೀರಿಂದಾರ ಬೆಸಲಳಲ ತೊಳೆದೆ ? (೧೪೭೦. ೨೯-೬೬). 

[ ಬೆಸಲ್‌ - ಅಳಿಲ (<ಅಟಲ್‌) ] 

ಬೆಸಲು 'ಬೆಸಲ್‌' ನೋ. 

“ಚೆಸಲೈ| 'ಬೆಸಲ್‌' ನೋ. 

ಬೆಸಲೈೆ (ನೂ). (ವಂಗುವನ್ನು) ಹೆತ್ತವಳು; ಬಾಣಂತಿ: ಆ ಇರುಳೊ 
ಳೆರಫಿ ಬೆನಲೆಯಾಗಿ ಮಗನಂ ಪೆತ್ತೊಳ್‌ (ತತ್ಕಾರಾ- ೦೨-೪); ಡಿಂಡಿಭೆಗೆ 
ನರ್ಭಂ ಪುಟ್ಟಿ ನವಮಾಸಂ ತೀಡಿ ಬೆಸಲೆಯಾಗಿ ಪೆಣ್ಣುಸಂ ಪಡೆದು 


೬೫೯೩ 


ಜ| ಬೆಸವರಿಗೆಯ್‌ (ಕ್ರಿ). 


26 


ಬೆಸೆದೇಲ್‌ 


(ರರ್ಕುಶ- ೩-೩೦ 5); ಎಲ್ಲಿ ನೋಡಿದಡಿಳೆಯೆ ಬೆಸಲೆ:ಯೆಂಬವೊರೆಲ್ಲಿಯನಂ. 
ಪಸರಿಸಿದ ಸೈನ್ಯಮಂ ನೋಡುತ್ತೆ (ಖಕ್ಕರಾ. 39-38). 
[ ಬೆಸಲ್‌ +- ವ್ಯ) 

ಚಿಸಲೆಗೊಳ್‌ (ಕ್ರಿ). ಹುಟ್ಟು; ಜನಿಸು : ತ್ರಿಗ್ರಹಮಲ್ಲಿರಲ್‌ ಬೆಸಲೆ 

ಗೊಂಡರ್‌ ಗಂಡನುಂ ಗಂಡುದೊಲ್ತಿನಿಕುಂ (ಕಾತತಿ. 30-30). 
[ ಬೆಸಲ್ಮೆ (ಎಬೆಸಲ್‌) 4 ಕೊಳ್‌] 

ಬೆಸವಗ, ಬೆಸಮಗ (ನಾ). ಒಡೆಯನ ಅಪ್ಪಣೆಯಂತೆ ನಡೆಯಣವ 
ವನು; ಸೇವಿಸುವವನು: ಆ ಗೊಯ್ದಿಸೆಟ್ಟಿಯ ಬೆಸವಗಂ ಅಕ್ಕಸಾಲೆ 
ಚಟ್ಟೋಜನ ತಂಮ್ಮಂ .,. ಕೆಣಕ್‌ಿಯಂ ಕಟ್ಟಿಸಿದ (೧೪. ೪ 
ತಿಯೊ. ೪೩-೯; 11721); ಆತನೆ ಬೆಸವಗ ತಾಳಗುಪ್ಪೆಯ ನಾಯ್ಕನ 
ಮುಗ ಚಿಕವೊಡೆಯ ತಲ್ತಿಟ್‌ದು (ಎಕ. vir, ಸೊರರ್ಬಿ ೨೦೭೧೪; 1249) 
ಬೆಸಮಗ: ಶ್ರೀ ಚಣ್ಣದ ಬೆಸನುಗಂ ಕಮ್ಮಅಬರ್ಮ್ಮಂ (೪: ೪, 
8೯30. ೩೦೭-೪ ; 1016). 

ಬೆಸಮಕ್ಕಳ್‌, ಬೆಸಮಕ್ಕಳು (ಬಹುವ) : ಇಲ್ಲಿಯ ಬೆಸಮಕ್ಕಳಾ 

ಶೆಂದೊಡೆ (ಎಕ. 111 (ಇ) ಶಂಜನ. 3೦೪-6; 915); ಬಸಿವ ಸೊರ್ಕಿಂದಾನೆ 

ಗಳ ವಾಜಿವದನದಿಂದೊಸರ್ವ ಲಾಲಾಜಲದಿಂದ ಬೆಸಮಕ್ಕಳೊಗುವ 

ಮೈಬೆಮರಿಂದಾ ಬೀದಿ ಕೆಸರ್ವಡೆದಿಪುದನವರತ (೫೫: ೪-000. 
[ಬೆಸ್ನ - ಮಗ] 

ಬೆಸವಡೆ 'ಬೆಸಂಬಡೆ' ನೋ. 

(ಆಲಂ) ಆಲಿಂಗಿಸಲು ಮುಂದುವರಿ (?) : 
ಬೆಸವರಿಗೆಯ್ವ ಬೇಸ[ಅ೫]ಸುವಿತ್ತುದನೆತ್ತುವ ಮೇಗುದೋರ್ಪ ಕಂಟಿಸುವ 
ಕನಲ್ವ ಕಡ್ಗಯಿಸುವೇಳಿದನಂ ತಿಳಿಪಲ್‌ ಮನಂಗೊಳಲ್‌ ಬಸಯಿಸ 
ಲಿಂಬುಕೆಯ್ಸಲೊಳಪೊಯ್ಸಲೊಡಂಬಡಿಸಲ್‌ ಪ್ರಮೋದನುಂ ಪೊಸಯಿಸ 
ಲಾಜಸಲ್‌ ನೆರೆದುಮೊಲ್ಲದೆ ಚಿತ್ತಮುದಾತ್ತಚಿತ್ತೆಯಾ (83086. 6-00). 

[5 ಬೆಸ್ಕೆ 4- ಪರಿ 4 ಕೆಯ] 

ಬೆಸವೆಣ್‌, ಬೆಸವೆಣ್ಣು (ನಾ). ಊಳಿಗದವಳು ; ದಾಸಿ; ಸಿಂಗರಿಸುವ 
ಬೆಲೆವೆಣ್ಣಳ* ಬಿನದಕ್ಕಂಗಣವಂಂ ಸಾರುವ ಬಿಡುವೆಣ್ಣಳ್‌ ಪಿಂಗದೆ ಹಣಿಗಿ 
ನಡೆವ ಬೆಸವೆಣ್ಗಳ್‌ ೬ « ೬ ಸೊಗಸಿದುದು (ಇಡಾ, 0೨-೦೩) ಬೆಲೆವೆಣ್ಸ 
ಳಡುಂಬೊಲ ಬೆಸವೆಣ್ಗಳ ನೆಲದಾಣ (ಯಾಸಾಂ. 9-00೬). ಜೆಸವೆಣ್ಣು ; 
ಬಿಡುವೆಣ್ಣು ಬೆಲೆಮ್ಸಾ ಬೆಸವೆಣ್ಸು ಮನೆವೆಣ್ಣೊಡನೆಯ್ತಂದು ರಾಮಪನು 
ಬಿಡದೆ ನೋಡಿದರು (ಕಂಸಾ: ೩೬-೬೪); ಬಿಡುವೆಣ್ಣು ಜಿಲೆವೆಣ್ಣು 
ಬೆಸವೆಣ್ಣುಗಳ ವಂಗಡವಾ ಪುರದೊಳೊಬ್ಬದವು (ಕಾಶುಂ. 4-೪೭). 

[ ಬೆಸ್ನ + ಪೆಣ್‌] 
ಬೆಸವೆಣ್ಣು * ಬೆಸವೆಣ್‌ ` ನೋ. 


35 |ಬೆಸವೇಜು (ಕ್ರಿ). ಕಾರ್ಯವನ್ನು ಒಪ್ಪಿಕೊಳ್ಳು ; ಕೆಲಸವನ್ನು 


“ 


ಕೈಗೊಳ್ಳು : ರಟ್ಟಿವಾಡಿಯ ಬೆಸವೆತ್ತು ಎದಿರುವೆರ್‌ % ೩ ೫ ತುರಗ 
ಸನಂೂಹಮಾ ಪೊಕ್ಕು (ಎಳ. ೩, ಗೂಲಂ. ೬-೪; ಸು. 150): ಪಡೆ 
ವಳ್ಳಂಗೆ ರಥಾಂಗಹೇತಿ ನಡೆಯಲ್ವೇಟು* ಬೇಗಮಾ ನಿನ್ನ ಪೆರ್ವಡೆಯಂ 
ನೀನೆನೆ ನಮ್ರಮೂರ್ತಿ ಬೆಸವೆತ್ತು . . . ಪಡೆಯಂ ಕೆ ೈಸನ್ನೆಗೆಯ್ದು ದೃತಂ 
ನಡೆಯಲ್ವೇಬಕ್ಬೊಡೆ (ಕಾಂತಿಧು- ೩-೦03), [ ಬೆಸ್ಕ 4 ಪೆಜ್ಮು ] 

ಚೆಸವೇಡು (ಕ್ರಿ). ಅಪ್ಪಣೆಯನ್ನು ಕೇಳು: ಇಬೀಟ್‌ದ  ಕಾಳೆಗದಲು 
ಆಬ್ದನ ಬೆಸಫೇಡಿ ಸತ್ತಂ ಪೊನ್ನಯ್ಯ (43: 2% - 1, ೨8-೪ ; 94). 

[ ಬೆಸ್ಕ 4 ಜೊ] 
ಬೆಸವೇಳ್‌ `ಜೆಸಂಬೇಬರ್‌' ನೋ. 


ಆ |ಬೆಸವೇಳು 'ಬೆಸಂಬೇಟು' ನೋ, 


ಬೆಸವೇರು 'ಬೆಷಂದೇಬು್‌' ಮೋ. 


ಬೆಸಸ್ಕು 


)- ಬೆಸುಗೆ ಹಾಕೆಸಂ : ಹೋಳಾದ ಕವಚವ ಹೊಲಿಸಿದರು 


[ಬೆಸ್ಕೆ (ಇಬಿಸ್ಕು) + - ಸು] 
ಸಸು (ಕ್ರಿ). ೧. ಅಪ್ಪಣೆ ಮಾಡು; ನಿರ್ದೇಶಿಸಂ ; 


ವಿಧಿಸು ಸಿಯಗೆಲ್ಲರಾ ಮನೆಮಗತ್ತಿ: ಸೃಲ್ಲಹನಾ ಬೆಸ ಗಲ್ಮುರ ವಲ್ಲಹ 
೫೫x ಘನಾನಿಅಸಿದು. ಸತ್ತೆ (ಎಕ. ೩೪1, ತುಶುಕೂ- ೮6-೭ ; ಸು- 778); 
ಆಂ ಬೆ; 


ಸ್ವಂ ನಿನ್ನ ಬೆಸಸಿದಂದದೊಳಿರ್ಪೆಂ (ಕಣ. 6-೩೭) ; ಬೆಸಸಿ 


ಪಡಿಹಾಜಿರಿಂದಲೊವಗಿಶಿ ($0. ೬-೬). ೨. (ಹಿರಿ 


ಯರು. | ಅಧಿಕಾರಿಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ) 
ಹೇಳು ;| ನಿರೂಪಿಸು ; ವಿವರಿಸು: ಶ್ರೀವಿದಿತಾರ್ಥಲಂಕಾರಾ 


೬ * ಭಾವಿಸಿ ಬೆಸಸಿದನಖಳಧರಾವಲ್ಲಭಂ (೪೧೮. ೩-0); ಬೆಸಸಿಂ 
ಪತ್ರಿಯಮಂ (ಕತರ. ೧೦-೯) ; ಕನಸನೀ ಹದನಾಗಿ ಕಂಡೆನು 


ದನು ಬೆಸಸಿದಜ ಫಲವನು ನನಗೆ (ಕುವ್ಮಾರ್ರೋ. €-00), ೩. 
ನೀಡು ;| ದಯಪಾಲಿಸು ; ಅನುಗ್ರಹಿಸು: ದೆಃವ ಬಿಜಯಂ 
ಗೆಯ್ಮು ಕ್ಷರುಣಮಂ ಬೆಸಸುವುದು (೩/5. ರೇ. 00-00), ವೆಸಸು : ೧. 


[ಬೆಸ್ಕ 4 -ಸ್ಟು] 

ಣಿಗೆ, ಬಿಸುಳಿಗೆ (ನಾ). ೧. ಅಗ್ಲಿ ಪ್ಟಿಕೆ : “ಅಂಗಾರಶತಟೀ, 

ಹಸಂತಿಕಾ-ಈ ೩ ಬೆಸಳಿಗೆ" (ಜರದು. 3೨-089). 
ಓಡು. ಬೋಗುಣಿ ಮುಂತಾದ ಅಗಲವಾದ 


ಳಿಂಿ ಮೆಣಸಿನ ಹುಡಿಯ ತಳಿದು (ಸೂಶಣ: 4-೫0). 

ಪಿ. ಎಳೆಯ ಬಾಳೆಯ ತೋಕೆಯನು ಬಿಸಣಿಗೆಯಲಿ 
ಕ್ಕಿ ಬೇಯಿಸುವುದು (ಊೀತುಸೂ, ೩೭). ಬಿಸುಳಿಗೆ ; ೨. ತಿಳಿ 
ಳಗೆ ತನ್ನ ನಳನು ನೋಡಿದನು (ಶ್ರತಂ- ೦೬-೨೬), 


ನಾಲ್ಕು ಕೆ.ರಿಗೆ ನೆಜಕಿಯೆ ಗೋಸೆ[ಹ]ಸ್ರಂ . ೪1, ಶಿಕಾ, 
೪೩-೨೦) ಗು, ೫00%. [?] 
ಬೆಸುಗೆ "ಬಿಸಿಗೆ" ನೋ 
ಚಿಸುಗೆಕಾಅ | (ನಾ). ಬೆಸೆಯುವವನು : ಕೂಡಿಸುವವನು : ಸಸಿನ 


ನೋಡೆನ್ನ ಪ್ರಣವ ಬೆಬುಗೆಕಾಖಾ (ರತ. 
[ಬೆಸುಗೆ (-ಬಿಸುಗೈ) 4- - ಕಾಣ] 

7 ಶಿವಮುಖದೊಳ ಬೆಸುಗೆಗಣ್ಣ 
ಣ್ಪುವೇ (ತಂಪು... 30-3): [ಬೆಸುಗೆ (ಇಬಿಸುಗ್ಗೆ) 4- ಕಣ್‌] 
(ಕ್ರಿ). ಕೂಡಿಕೆಯು ಬಿಟ್ಟ ಹೋಗು ; ಬೇರೆಯಾಗು ; 
ಬಿಸುಟಳ್ಳೊದಟುತ ಶೂರ್ಪನಖಿ ನಿವಡಿಸಿದ ಕಟ್ಟಭಿಮಾನವಿಳಸಿತ ಬೆಸುಗೆ 
ಗಳಚಿದ ನಾಸಿಕವನಿದಿರಲಿ ಖರಾಸುರನ (ತೊರಂ. ೩-5-4). 


[ಬೆಸುಗೆ (ಎಬಿಸುಗೈ) - ಕಳಚು (ಕಲ್ಲೂ) ] 


೦೩ ೫0). 


೬೫೯೪ 


10 


15 


20 


ಬೆಸ್ಕೆ 


ಬೆಸುಗೆಗಿಡು (ಕ್ರಿ). ೧. ಎಬೆಸುಗೆಗಳಚು, ೨. (ಆಲಂ) ಸಂಬಂಧವು 
ಕೆಡು, - ಹಾಳಾಗು : ಒಸೆದರ್ಜುನೆಂಗೆ ಮುಂ ಕಳಶಸಂಭವಂ [ಮಾನ್ಯ 
ಪದವಿಯಂ ಮಾಡಿದೊಡಂ] ಬೆಸುಗೆಗಿಡೆ ಪಾಲ್‌ಗಿಡೆ ತನ್ನಸುವಂ ತೆಲ್ಲಟಿ 
ಗುಡುವ ತೆಜದೊಳ್ಳೊಟ್ಟಿಂ (ಗರಾಯು, 3-08) - 
[ಬೆಸುಗೆ (-ಬಿಸುಗೈ) -(. ಕಿಡ್ಕು (ಕೆಡು) ] 
ಬೆಸುಗೆಗೊಳ್ಳು (ಕ್ರಿ). ಕೂಡು ; ಜೊತೆಯಾಗು; ಸೇರು : ಅವರಿಬ್ಬರ 
ಪೃದಯಗಳು ಪರಸ್ಪರ ಬೆಸುಗೆಗೊಂಡಿದ್ದುವು (ಭ್ರನರು. 0೪೦). 
[ಬೆಸುಗೆ (ಇಬಿಸುಗೈ) 4 ಕೊಳ್ಳು, (ಇಕೊರ್ಳ) ] 
ಬೆಸುಗೆದಟ್ಟು (ಕ್ರಿ). =ಬೆಸುಗೆಗೊಳ್ಳು ; ಹೊಸಕರ್ಮ ಮುನ್ನಿರ್ದ ದ್ರವ್ಯ 
ಕರ್ಮದೊಳು ಬಂಧಿಸುವುದಾ ದ್ರವ್ಯಕರ್ಮವದು ಒಸರುವ ಭಾವಕರ್ಮ 
ದೊಳು ಗಂಟಿಹುದದು ಬೆಸುಗೆದಟ್ಟಿ ಸ್ಲಿಹುದು ಚೀವನೊಳು (೪6೫. ೬6-೬೦), 
[ಬೆಸುಗೆ (ಇಬಿಸುಗೈ) -- ತಟ್ಟು) 
ಬೆಸುಗೆಬಿಡಿ (ಕ್ರಿ). ಜಾ ಬೆಸುಗೆಗೊಳ್ಳು : ಬೆಸಸಿದೂಳಿಗವನಾ ಪಡಿಹಾಅ 
ರಿಂದಲೊದಗಿಸಿ ಕಾರ್ಯಭಾಗವಿಡಿದರಸನಿಚ್ಚೆ. ಯನಜಾದು ಬೆಸುಗೆಬಿಡಿದುತೆ 
ಹತ್ತಿಸಿ (304. ೭-0). [ಬೆಸುಗೆ (ಇಬಿಸುಗೈ) - ಪಿಡಿ] 
ಬೆಸುಗೆಯಾನ್‌ (ಕಿ)-=ಬೆಸುಗೆಗೊ ಳ್ಳ; ಕಮಲಕುಟ್ಮಲದೊಳು ಬೆಸುಗೆ: 
ಯಾಂತುವು ತುಂಬಿಗಳು (ಕಂತ2ಿ- 6-೫), [ಬೆಸುಗೆ (-ಬಿಸುಗೈ) -(- ಅನ್‌] 
ಬೆಸುಗೆಯೊಡೆ (ಕ್ರಿ). ಇಬೆಸುಗೆಗಳಚು : ಭೀಷ್ಮನ ಸರಳ ಗಾಳಿಗೆ ಬೆಸುಗೆ 
ಯೊಡೆದುದು ವೈರಿಬಲಮೇಘ (ಕುಷ್ಕಾಂ, ೪-೨೫); ಕುಸುರಿದಉದವು 
ಜೋಡುಸೀಸಕ ಬೆಸುಗೆಯೊಡೆದುದು ಘಾಯದಲಿ ಮೈಬಸಿಯೆ ಬಿರಿದುರು 
ಶೌರ್ಯ ಬಿಗಿದುದು ಭೀತಿ ಭೂಪತಿಗೆ (ಕುನ್ಮಾರ್ರೋ.-08-8೭)- 
[ಬೆಸುಗೆ (ಎಬಿಸುಗೆ) -.- ಒಡೈ) 
ಬೆಸುಗೆವಡೆ (ಕ್ರೆ)-ಇಬೆಸುಗೆಗೊಳ್ಳು: ಕಾಲ ಸಂಕಲೆ ಮುಟ್‌ದುವೇ ಬಲು 
ಬೆಸುಗೆವಡೆದವು (೩ಕಾಗ-00-9-06). [ಬೆಸುಗೆ (ಎಬಿಸುಗೈ) 4- ಪಡೆ] 


25|ಬೆಸ್ಸೆ (ಕ್ರಿ)- ೧. ಗರ್ವಿಸು; ಅಹಂಕಾರಪಡು; ಬೀಗು : “ಬೆಸ -ಗರ್ವೇ, 


46 


ಕಾರ್ಪಾಸಚಾಪೇ ಚ (ಹಶ್ತಿ ಎಕ್ಕುವ ಬಿನು)” (ಕನು) ; ಮಸಗಿ 
ಬೆ[ಸೆದಿರ್ದು] ವಿವರಮನಸಿಯದಣಕಿಡೆವೊತ್ತಿ. ಪೊಕ್ಕು. ಕೆಲನಂ ಕೊರ್ಬುತ್ತೆ 
ಸೆದು ಬಿದಿರ್ಮಾರ್ದುಮೇಟ್ಸೀಟ್ಸ್‌  ಸಮಂಜಸನಿಕ್ಕಿ ಮಿತೃನರಿವಾಹಿ 
ನಿಯಂ (460:೦-೬); ಕೆಮ್ಮಗೆ ಬೆಸಿವವನರಸದೆಂತೊ ಪಗರಣಜರಸಂ 
(60-೦೨-೯೮; ಸಭೆ ಬಿಲ್ಲುಂಬೆಜಗಪ್ಪಂತು ಜರ್ವಿ . ಬೆಸೆದು ನುಡಿವುದುಂ 
(೫ಕಾಕ್ಕ.0%-). ವಿ. ಕೋಪಿಸು; ಸಿಟ್ಟುಗು : ಒಸೆಯದೆ 
ಬೆಸೆಯದೆ ಪರಿಭವಿಸುತ್ತೆಮಿಂತಗ್ಗಿನಾಯುಭೂತಿಗಳೆ ಗುಣಕ್ಕೆ ಸಮಾನ 
ಚಿತ್ತನಾಗಿಯುಮೆಸಮಾನವಮಂನಸೈನಾದಂ (ಸುಳುಮಾ ; ಒಸೆಯದೆಯುಂ 
ಪದಾನತರ್ಗೆ ಸೌಖ್ಯಸಮೃದ್ಧಿಯನೀವೆ ದೇವ ನೀಂ ಬೆಸೆಯದೆಯಂಂ ಪಬೂನ 
ತರ್ಗೆ ದುಃಖಸಹಸ್ರವನ.ವಗಂ ವಿಷರ್ಜಿಸುವೆ (£ರಶ್ಯ.೬-೬೪); ಪುಸಿವ 
ಕುಸಿವ ಬೆಸೆವೊಸಿವ ಮನಂಗುಂದುವ ಮಲೆವಲೆವೊಂದುಂ ದಂದುಗದೊಳಗೆ 
ಸಗನೆಲ್ಲಿಯುಂ ಮಂನಿವಾರ್ಗಂ (ಪುತ್ನತಿ.0-6). ೩, ನಿರ್ಲಕ್ಷಿಸಿ); 
ವಿಮುಖವಾಗು: ಪರಲೋಕಥಯಕ್ಕೆ ಬೆಸೆದು ಜಿಸನಕ್ಕೊಸೆದು ಯುಕ್ತಾ 
ಯುತ್ತವಿವೇಕಕ್ಕೆ ಪಿಂತೆಗೆದು (ಕಾರಂಉ- ೫೬೫). 
[ದೇ.॥ ತಮಿ, ತುಳು, ಬೆಸ, ಬೆಸ] 

ಬೆಸ್ಕೆ "ಬಿಸು" ನೋ. 

ಬೆಸ್ಮೆ (ನಾ). ಗರ್ವ; ಹೆಮ್ಮೆ: ಮುಂದುವರಿವಗ್ಗಳಿಕೆ ಮುಳಿಸು ಮೂದಲೆ 
ಮೋಡಿ ಬುದಿ ಭಾರಣೆ ಬಿಕ ಬೆಸೆ ಚಮತ್ಕಾರಂಗಳಿಂದೆ ಸಮಮಾಗೆ 
ಕೈದೋಟ್‌ದಂ ವೃಷಕೇಸು ಬಭ್ರುವಾಹನನ ಮೇಲೆ (ಶೈವಿಸಾ- ೨೩-೦೩); 
ಬಗೆಬಗೆಯ ಬೆಡಗು ಬಿನ್ನಣ ಬೆಸೆ ಚಮತ್ಕಾರದೊಗುಮಿಗಿಯು ತೋರಿ 
ನೋಡಿದರು (ವೇಕಾರಾ.3-೬-೩೭). [<ಜಿಸಿ] 


3. 
ಸ 


ಬೆಸ್ಕೆ 


9). ೧. ಅರಳೆಯನ್ನು ಹೊಡೆದು ಹಿಂಜುವ ಒಂದು ಬಗೆಯ 


ಬಿಲ್ಲು; ಒಳ್ಳೆಯನೇಲ್‌ ಪಟ್ಟು ಬೆಸೆಯಂ ಬೆಸೆದೇಜ್‌ಸಿ ಪಾವುಗುಳ್ಳೆಯಂ 
ಕೊಳ್ಳೆನಲೊತ್ತಿ ಪುಲ್ಮೊರಡಿಯಾದಲೆಯೊ€* ಸಿಲೆಯೊಂದನೆತ್ತಿ ನೀನೊಳ್ಳಿತು 


ಹುಟ್ಟೇನು ನ (ಕಕ್ಕೋಕ, ೪-೨೨). 'ಬೆಸೆಕೋಲ್‌' ಪರಾ. 
೨. ಹೊಡೆತ ; ಪೆಟ್ಟು: ಇವನೊರ್ವಗಿಜಿಕೋ ಬಂದನೆಂದಿಸುವ 
ಬೆಸೆ ದೆಸೆಗೆಟ್ಟು ಸೇನೆ ಗಜಬಜಿಸೆ ಕಂಡು (ಕೈಿಣ:೨೦-೨೫). 


[<ಜೆಸೆ] 
ಇ). ಮೇಕೆಯ ಕರುಳಿನ ಹುರಿ: £ ಇದು ಬಹಳ ಗಟ್ಟಿ 


(2) 
ಅರಳೆಯನ್ನು ಹಿಂಜಲು 
ಕುಡುವೊಡೆ ನಿಸ್ತಪಂ ಕುಡುವು 


ಬೆಸಕೋಲು (ನಾ). 
ವ ಪಿಂಜಾರನ ಕೋಲು: 


ನನಿಟ್ಟೆಕೈದರಲೆಯ ಪುಂಜಮೆಂಬ ತೆಅದಿ ಹಳಿಹಳಿಯೊಳೇಳ್ವ ಘನಶಶಿ 

ವಿರಾಜಿಸಿದುದು (ಸನ್ಮುಗಿ: 0-06); ಒಳ್ಳೆಯನಿರದೇಖೌ ಬೆಸಕೋಲ 

ಸಿ ಗುಳ್ಳೆಯ £ರ್ಚೆ ಪೂರೈಸಿ ಹೊಳ್ಳುಮೊರಡಿಯೆತ್ತಿದ ಬಲ್ಬ 
ತೊಳುವುದೊಳ್ಳಿತೊಳ್ಳಿತು ತುಜಿಗಾಟಾ (ಕೀಬಸಂ. ೩೦-೩೪). 

[ಬೆಸ್ಮೆ 4 ಕೋಲ್‌) 

ಚೆಸೆಗಾಕ 'ಬೆಸೆಗಾಅ' ನೋ. 

ಬೆಸೆಗಾಳಿ, ಬೆಸೆಗಾರ (ನಾ). ಕೊಬ್ಬಿದವನು ; ಅಹಂಕಾರಿ ; ಎನ್ನಂ 
ಮುನ್ನಮಾರೆಂದು. ಕಿುಕಂಳನೆಂತಂತು ಬೆಸಗೊಳ್ವ ಬೆಸೆಗಾಅ! 
(ಕಾರಥಿಕ್ಕ- ೦೪೪-೨೨). ಬೆಸೆಗಾರ: ಕುಸುಮಾಸ್ತನ ದೆಸೆಗಾರದ ಬೆಸೆಗಾರ! 
(ಪಂಕ: ೩೦-೩) [ಬೆಸ್ಕೆ 4. ಕಾಜ] 

ಬೆಸ್ತ, |ಬೆಸದ (ನಾ). ೧. ಮಾನು ಹಿಡಿಯುವವನು; ಜಾಲಗಾರ : 

ಳಗೆ ಹರಹಿದ ಬೆಸ್ತನ ಜಾಲಜಾಲಗಳ ದಾಟಿ ಸಮಾಪಿಸಿದೆ ಜಲಪ್ರದೇಶ 

೬ ೦೦-೪); ಇವ ಬೆಸ್ತ ಇವನ ಕೈಲಿ ಜನಿವಾರ ಮಾಡಿಸೋಕೆ 

೨. ಮೇನೆಯನ್ನು ಹೊರ:ವವನು ; 


00). 


೦ಬವ್ವೆಯನು ಬೆರಸಿ ನೀ ಬಾರೆಂದು ಕಳುಹಿದರು 
ಸಿ (೫೮: ೨೯೬-೨). ಬೆಸದ : ೧. ಮಿಲ್ಲ ಬೆಸದರ ಮುರಿದು 
ಯಘುಪುರವ ಪಾಳ್ಮಾಡಿ ಫುಲ್ಲಶರನಂ ಗೆಲಿದ ಸಿದ್ಧರಾಮೇಶನೆಮಗೀಗಿಷ್ಟ 
ಶ್ರಿಯಂ (ಶತ. ೩೩) ; ಮನೆಮಾರು ಮಾಡಿ ನೆಮ್ಮದಿಯಾಗಿ ಬಾಳ 
ದಿಂತಲೆವನೇತಕೆ ಬೆಸದರೊಡನೆ (ಗೊರ್ಕೊಕಾ. ೨-೦೪). [ದೇ.8 ತೆಲು. ಬೆಸ್ತ) 
ಬೆಳ್‌, ಬೆಳ್ಕು (ಸಪೂರೂ). “ಬಿಳಿದು” ಎಂಬ ನಾಮಪದಕ್ಕೆ ಸಮಾಸ 
ಗಳಲ್ಲಿ ಬರುವ ಆದೇಶರೂಪ : "ಬೆಳ್ಳುಗಿಲ್‌', 'ಬೆಳ್ವಕ್ಕಿ' ಪರಾ. 
ಬೆಳ : ' ಬೆಳುಮುಗಿಲು ', ' ಬೆಳುವೆಟ್ಟ ' ಪರಾ. 
[ಭೇ.॥ ತಮಿ. ವೆಲ್‌, ವೆಣ್‌; ಮಲ. ವೆಣ್‌; ತುಳು. ಬೊಳ್‌, ಬೆಲ್‌; 
ಕೊಳತ. ವೆಳ್‌; ಪರ್ಜಿ. ವಿಲ್‌] 


| 


೩೬೫೯೫ 


15 


೨0 


38 


ಬೆಳಂತಿಗೆ 


ಬೆಳ್‌, ಬೆಳ್ಳು, ಬೆಳ್ಳೆ (ನಾ). ೧. ದಡ್ಡತನ; ಮೂರ್ಪತನ: 
“ಬೆಳ್ಬು'. "ಬೆಳ್ಳೆ? ಪರಾ. ೨. ಭಯ; ಅಂಜಿಕೆ: 'ಬೆಳ್ಳೆರಲೆ', 
“ಬೆಳ್ಳೋಟ' ಪರಾ: ೩, ತೋರಿಕೆ; "ಬೆಳ್ಳೋಕಂರಕೆ' 
ಪರಾ. ೪. ಕ್ರೂರವಲ್ಲದುದು ; ಸಾಧು: 'ಬೆಳ್ಳಿಗ', *ಬೆಳ್ಮೃಗ' 
ಪರಾ. ೫. ಬುದ್ಧಿಯಿಲ್ಲದವನು ; ದಡ್ಡ ; ಅಜ್ಜ: ಲಲಿತಪದಂ 
ಪ್ರಸನ್ನಕವಿತಾಗುಣಮಿಲ್ಲದೆ ಪೂಣ್ಣು ಪೇಲ್ಜಿ ಬೆಳ್ಳಳೆ ಕೃಶಿಬಂಧಮಂಂ 
ಬರೆ[ಪ]ಕಾಅರ ಕೈಗಳ ಕೇಡು (ಶಂಕರಾ, ೦-೧೨); ಚಿಂತಿಸಿ ಕಟಿಲ್ಲು ಬಬಲ್ಬು 
ಕನಲ್ಹೊನಲ್ಹುಂ  ಬೆಳ್ಳೆನಿಸುವ ಬೆಳ್ಳೆ ಸ ಬೇರನಗುಲ್ವಾಗಸಕೆತ್ವದೆ 
ಮಾಣ್ಣುಮೆ: (ಕಾಥ. 6-5) ; ಒಳ್ಳೆ ರುಲದವರೆನ್ನೆ ಬೆಳ್ಳೆನ್ನದಿಹರೆ 
(ಕಂ 6). ಬೆಳ್ಕು ;: ೧. 'ಬೆಳುಮಾತು' ಪರಾ. ೫. "ಬೆಳು 
ಗನ್ನಡಿಗ' ಪರಾ. ೬. ಕಪಟ; ಸೋಗು: “ಬೆಳುನಗೈ' ಪರಾ. 

ಬೆಳ್ಳೆ : ೭. ಕಪಟವಿಲ್ಲದಿರುವಿಕೆ ; ಮುಗ್ಧತೆ : ಇನ್ನು ಕೆಲವರು 
ಬೆಳ್ಳೆಯೋ ಕುಚೋದ್ಯವೋ ಎನ್ನುವುದು ತಿಳಿಯದ ರೀತಿಯಲ್ಲಿ ಹೀಗೆ 
ಕರೆಯುವರು (550% ೩೭). 'ಬೇಳ್ಕ್‌' ಹೋ. 

ಬೆಳ್ಮಾಡು. ಬೆಳುಮಾಡು.-೧. ಮಂಕುಮಾಡು; ಮರುಳುಗೊಳಿಸು; 

ಧರೆಯಂ ಬೆಳ್ಮಾಡಿಕೊಂಡರೆಂಗುಂ ಲೋಕಂ `(ಶಂಕಾಮಾ- ಓ-೦10)- 
೨. ಪರವಶಗೊಳಿಸು ; ಮೋಹಿಸುವಂತೆ ಮಾಡು : “ಬೆಳ್ಮಾಡೆಂದು. 
ಮರುಳ್ಗೊಳಿಪುದು” (ಕ58- ೭೧-೬೬೭) ; ಕಾಂತಿಗೆ ಕೈಗನ್ನಡಿ ತೀರ್ಥಕರ 
ಕುಮಾರನ ಬೆಡಂಗು ಬೆಳ್ಮಾಡಿದಪುದಲಂಕರಿಸುವರಂ (ಅನಘ, 8-60) ; 
ಮೆಯ್ಗಣ್ಣನಂ ಪೊಸತಪ್ಪಗ್ಗದ ಗಾಡಿಯಿಂದೆ ಪಿರಿದುಂ ಬೆಳ್ಮಾಡಿ ಬೇಟ್ಬಿಂ 
ತುಟುಬ್ಬಸಮಂ ಮಾಡುವ ಬರ್ದೆಯರ್‌ ಪಲಬರುಂ ಕಣ್ಣೇಂ ಬೆಡಂಗಾ 
ವರೋ (15೫. ೧4೪); “ ಬೆಳುಮಾಡೆನಲು . . . ಮರುಳ್ಮಾಡುವುದಕ್ಕೆ 
ಪೆಸರ್‌ ” (56-69), ಬೆಳ್ಳಾಗುಎ೧. ಮೂಢತನದಿಂದ ಕೂಡಿರು ; 
ಬೆಪ್ಪಾಗು ; ಅವಿವೇಕಿಯಾಗು : ನಲ್ಲಂಬಿಂದಿಸೆ ಪುಪ್ಪಬಾಣನೆರ್ದೆಯಂ 
ಬೆಂಬಿಬ್ದು ಬೆಳ್ಳಾಗಿ ತಕ್ಕೆಲ್ಲಂ ಕೆಟ್ಟೆರ್ದೆಗೆಟ್ಟು ಜಂಗಮಲತಾಸಲ್ಲೀಲೆಯಂ* 
ಬಾಲೆಯರ" ಚೆಲ್ಲಂ ಬೆ:ಂಟದ ತೋಟಿಯೊಳ* ತೊಡರೆ (೫ಉನ್ಮಸಾ. mo 
ಕೊದ್ರಳ) $ ಪೋದುದು ಜೌವನಂ ಕ್ರಮದಿನುದುದು ಮುಪ್ಪಿನಿಸಾದೊಡಂ 
ಸ್ಮರೋನ್ಮಾದದೊಳೀ ವಿಮೋಹದೊಳದೇಕೆ ಗಡಂ ಬಗೆಯಂ ತಗುಳ್ಳಿ ಜೆಳ್ಳಾ 
[೫೫ಂ. ಬೇಳಾ]ದಪಂ (60). ೨-೩೬3). ೨. ಹೆದರು; ಅಂಜು; 
ಪೋಗೆನೆ ಪೋಪ ಬಾರೆಲವೊ ಬಾರೆನೆ ಜೀಯ ಹಸಾದದೆ:ದು. ಬೆಳ್ಳಾಗುತೆ. 
ಬರ್ಪ . , . ಸೇವೆಯ ಕಷ್ಟವೃತ್ತಿಯಂ ನೀಗಿದೆನಿದು ನಿಮ್ಮ ದೆಸೆಯಿಂ 
(ಶಂಪಾರ: 66) - 

ಬೆಳೆ (ನಾ). (?) : ಮೂಡಣ ಬೆಳೆದೊಳಾ ಗಳೆಯೊಳ* ಅಗಲಂ ಗಳಿ ೩ ನೀಳಂ 
ಗಳೆ ೭ (೩6. ೩1%, ೨೬4-4೯ ; 1054); ಫಣಿಕುಳಂಗಳೇ ದಾರವಾಗಿ ಬೊಕ್ಕಣ 
ವೊಳವಸುುಬಯಾಗಿ ಚಕ್ರಮೈ ಬೆಳವಾಗಿ ಕೂರಸಿಯೇ ಮರಸುರಿಗೆಯಾಗೆ 
(ಎಕ. vir, imo. ೦೦-೩೦ ; 1084) -. [2] 

&ಬೆಳಂಗಿಸು " ಬೆಳಗಿಸು "ನೋ. 

&ಬೆಳಂಗು "ಬೆಳಗ್ಗು' ನೋ, 

ಬೆಳಂತಿಗೆ, ಬೆಣತಿಗೆ, ಬೆಳತಿಗೆ, ಬೆಳ್ತಿಗೆ (ನಾ). ೧. ಹೊಳಪು; ಕಾಂತಿ; 
ಪ್ರಕಾಶ: ಅನೇಕ ಪ್ರಕಾರ ನರನಾರೀಜನಂಗಳ್‌ ಬೆಳಂತಿಗೆಯಪ್ಪಚ್ಚ 
ವೆಳ್ಹಿಂಗಳೊಳನಂಗರಾಗರಸದೀಪಿತಾಂತರಂಗರಾಗಿ ನಲಿಯುತ್ತಿರ್ಶಿನಂ 

'ಭಾರಾಲಸೆ ತೊಳಪ ಬೆಳಂತಿಗೆಯೆನಿಸಿದಚ್ಚವೆಕ್ಡಿಂಗ 

ಬೀಣೆಯಂ ಬಾಜಿಸಿದಳ್‌ (ಸುಳುಮಾ- 00-29) ; ಬಸಿಅಿಂ 

ಬಲಿದುಕ್ಕುವ ಮೋಹಾಮೃತರಸದ ಬೆಳಂತಿಗೆ ಪರಕಲಿಸಿದುದೋ (ಇಯ. 

7-06): (ಗು). ೨. ಬಿಳುಪಾದ ; ಶುಭ್ರವಾದ : ಕಾಂತಿಯೊಳೆ ಪುದಿದು 

ಬೆಳಪ ಬೆಳಂತಿಗೆ ಬೆಳ್ಚಿಂಗಳಲರ್ದ ಪೊಸಜಾದಿ ದಿಶಾಕಾಂತೆಯ ಬೆಳ್ಳೆಸದನದ 


ಹುಸಿ: 
ಡುಸಿ: 


ಸೂಳೆ. 


(ನರನ, 6-೫ ವ); 
ಳೊಳ... 


ಬೆಳಂತಿಗೆಗಣ್‌ 


ನೇಂ ತನಗೆ ನಾಡೆಯುಂ ಮಾಡಿದುದೋ (ಅಂಪು- ೦೦-೪); 
ಬೆಳೆಂತಿಗೆ ಬೆಳ್ಬನಾಳ್ತ ಪಂಕರುಹಮನಾಳಿಗೊಳ್ತ ನಗೆಗಣ್‌ 
೨-3). ಬೆಣತಿಗೆ; ೨. ಮುುನ್ನದಿನ ರಾತ್ರಿ ಬೆಣತಿಗೆ ಅಕ್ಕಿಯ 
ರಿಸಿ. ಬೆಳೆಗಾಗಿ ಆ ಅಕ್ಕಿಯೊಂದುಹಿಡಿಯಂ ಮೆಲ್ಲಲು ು 
ಳಿಸೀರೆ ಕೆಡುವ ರೋಗಂ ನಿಲ್ದುದು (ಸಕಕ್ಕೆ- ೦೯೬); 
ಕ್ಕಿ ಕೊಟ್ಟರೆ ನಾವೇ ಬೇಯಿಸಿಕೊಳ್ಳುತ್ತೇವೆ (ಸಂಂನಾ: ೦೯). 
: ೧. ಬೆಳ್ಡಿಂಗಳ ಬೆಳತಿಗೆಯಂ ಪಂಸೆ ಪಾಲ್ಗೆತ್ತು ಸಾರ್ದಪ್ಪುದೊ 
೨. ನಿಮ್ಮದಿಗಳಿರಿದಿನ ಬೆಳಿತಿಗೆ ಬೆಳ್ಳಿಂಗಳೊಳು 


ಸಣ್ಣ ಹಿಟ್ಟಿ ಸೋದಿಸಿ ಹುರಿದುಕೊಳುತ 
'ದೊಳು ಹಾಕಿ ಕಲಸಿ. . . ಗಾರಿಗೆಯಡುವುದು (ಸೂಶಕಾ. ೦-೨೪). 


ಇಳೆಯ:ವ; ಪ್ರಕಾಶಮಾನವಾದ : ಇರುಳ ತಣ್ಣಿಸಿಲ್‌ ಬ 
ಲ್ಲದಿಂಗಡಲ್‌ (ಮೂಕಿ. ೬-೪). ೪. * ಬಿಳಿದಾದ ಅಕ್ಕಿ " 


ಕ್ಕಿ ಎ ಥಳಿಸಿದ ಅಕ್ಕಿ ; ಬಿಳಿಯಕ್ಕಿ : ಬೆಣತಕ್ಕಿಯ ನೆನೆಯಸಿ 


ಸಣ್ಣವತ್ತೆಗಿ ಅರೆದುಕೊಂಡು (0೭ಎ. ೬೦). [ಇಬಿಳಿದು./ತುಳು, ಬೊಳಂತೆ] 
ಬೆಳಂತಿಗೆಗಣ್‌, ಬೆಳಕಿಗೆಗಣ್‌ (ನಾ). ಹೊಳಪುಳ್ಳ ಕಣ್ಣು; ಕಾಂತಿಯುತ 


ಬೆಳೆಗಾಯ್ಮೊಲೆಯ ಬೆಳೆಂತಿಗೆಗಣ್ಗಳ ಸುಳಿನಾಭಿಯ 
ತಾಂಗದ , . . ಲಲನೆಯರ ವಿಲಾಸಂ ನೃಪನಜ್‌ತಮನೆಳಕುಳಿ 
ನದು (ಇಡುಕಾ್‌ ೨-೩). ಬೆಳತಿಗೆಗಣ್‌ : ಮಿಜುಗುವ ಬೆಳತಿಗೆ 


ಗಣ್ಣೊ' 'ರೊಳಿತೆಯ ಜಲದೊಳಗೆ ಪೊಳೆಯೆ . . . ಎಳಮಿನ್ಸಳ್ಳಿ ತ್ತು 
(ಊಾನ]] ೬-೩೦); ಬೆಳಿತಿಗೆಗಣ್ಣಳ ಬೆಳಗಿನಬಲೆಗಿರದೊಳಗಾದುದಾ ವಿಟನಿಕರ 


0-64); ಬೆಚ್ಚಿಸೆವಗಣ್ಣ ಬೆಳತಿಗೆಗಣ್ಣ +೬ ್ರಿಗಸೆಗಣ್ಮಬು 
೬.೬ ಬರುತಿರ್ವರ್‌ (8೦, ೩೬-೪೪). [ಬೆಳೆಂತಿಗೆ ... ಕಣ"] 
ಕೆಂಪುಗಂಧಗಿರಿ , . . ಜಿಳಂದ್ಮಿ 


[?:] 


ಸಸ 
ಸಸ್ಯ ; 


ನಾ). ಬೆಳಕು ಮತ್ತು ಗಾಳಿಯು ಬರುವುದಕ್ಕಾಗಿ ಕಟ್ಟಡ 
ಳವಡಿಸುವ ಕಂಡಿ; ಗವಾಕ್ಷ; ವಾತಾಯನ: ನೆಲನಗಲಕ 
ಕಬ್ಬಿಲೆಯಂ ಳಿಯಲ್ಲೆ ಗಗನತಳದೊಳ್ಳೆಲವುಂ ಬೆಳೆಕಂ [ಜಾಕಾ. 
0 ಸಮೆದಂ ಜಳಜಜನೆನೆ ತೊಳಗಿ ಬೆಳಗಿದುವು ಭಗಣುಗಳ್‌ 
3-00)» ಕೆಲವು ಕಡೆಯಲ್ಲಿ ಮಾಳಿಗೆಯಲ್ಲಿ ಬೆಳಕಂಡಿಗಳನ 
ರರು (ಕಥಾಗೆ. ೬೦); ಜನಕಜಾತೆಯುಂ . , . ಮೃಗಚರ್ಮದಿಂ 
ತನ್ನ ಕೈಪೆಟ್ಟಿಯಂ ತೆರೆದಯೋಧ್ಯೆಯ ಸಿರಿಗೆ ರಚಿಸಿಳ್‌ 
೨ ಬೆಳೆಕಂಡಿಯು (ಶ್ರೀರಾಮಾ. 0೩೭-೩೨೪), [ಬೆಳಸು ಕಂಡ್ಯ] 
ನಾ). *ಬೆಳಕಂಡಿ: ಒಳೆಕೊಂಡೆಯನಿಕ್ಕಿ ಪೌಗಂಡರ ನಮ್ಮ 
ಸಿಲುಕಿಸಿ ಪುಡನೋಡಿದನೌ (ಶ್ರ ಸಕಾ. ೦೭-೩೬ 
ೊಳೆಗಿಂದ ಅಗೊ - ಕಂಡೆ ಕಾಣುವುದು 
[-ಆಬೆಳಗ್ಳು - ಕಿಂಡಿ) 


ಸ್ನ ಮನದ 


ಬೆಳೆಕಿನಂದ (ಗಂ. 39-0೫). 


ಪರಶಿವನ ಶಶಿಸೂರ್ಯ 
ನೇತ್ರಂ](ಳ೦ ಗಿರಿಜೆ ಸರಸದ ಮುಚ್ಚಲ್‌ ತಮಂ ಪೆಚ್ಚೆಲಿ:ಶನೇದುರಿ 
ಗಣ್ಣಿನಿಕ್ಕೆ ಬೆಳಕದೋಣಲು (ತಂತ್ರಿ. ೪೭-೨೪). 

[ಬೆಳ್ಕು (ಇಬೆಳಗ್ಯು) 4 ತೋಂ] 


೬೫೯೬ 


15 


20 


40 


46 


ಬೆಳಗಿಸು 


ಬೆಳಕುಮಾಳಿಗೆ, ಬೆಕ್ಕುಮಾಳಿಗೆ (ನಾ). ಬೆಳಕಂಡಿಯಿರುವ ಮಾಡ; 
ಗವಾಕ್ಷವಿರುವ ಮಾಳಿಗೆ: “ ತಳಗಡೆ ಇರುವ ಕೋಣೆ ಮೊಗಳಿಗೆ 
ಬೆಳಕು ಬೀಳುವುದಕ್ಕಾಗಿ ಮಾಡಿರುವ ಎತ್ತರವಾದ ಗವಮಂಕ್ಷಿ: ಬೆಳಕು 
ಮಾಳಿಗೆ” (00%81108* ಕಂ). ಬೆಕ್ಕುಮಾಳಿಗೆ : ಬೆಳಕು. ಬರಲು 
ಮೇಲಿನ ಬೆಕ್ಕುಮಾಳಿಗೆಯೇ ಆಧಾರ (ಸಾರಿತ್ರಿ, ೩) 

[ಬೆಳಕ್ಕು (- ಬೆಳಗು) + ಮುಂಗೈ) 

ಬೆಳಕ್ಕಾಲ್‌ (ನಾ). ಒಂದು ಪ್ರದೇಶದ ಹೆಸರು : ತೆನೈಣಸೀಮೆ 
ಬೆಳಕ್ಕಾಲ ತೆನ್ನೊಟ್ತಿ (ಮೈ0- ೦೯೭೭, ೦೨೨-೬೧; 808) [? ಕಾಲ್‌] 

ಬೆಳಗಲ್‌ (ಕ್ರಿ). ಬೆಳಕು ಇಲ್ಲದಂತಾಗು ; ಕತ್ತಲುಗು ; “ಮಸೆಮಸವಾ 
ದುದೆದು ಬಿಳೆಗಟಃದುದೆ” (೪8೫. 3-೨೦೭) ; *'ಬೆಳೆಗಟ್‌ದುದು 
ಮಸಮಸವಾದುದು” (ಕಳ್ಳಿ. ೬೯). [ಬೆಳೆಗ್ಮು 4 ಆಟ] 

ಬೆಳಗಾಯ್‌, ಬೆಳಗಾಯಿ, ಬೆಳುಗಾಯ್‌ (ನಾ). ಬೆಳವಲದ ಕಾಯಿ ; 
ಬೆಲ್ಲವತ್ತ : ವಾರಣ ನುಂಗಿದ ಬೆಳಗಾಯಂ[ಣಕಾ. ಬೆಳಲ ಪಣ್ಣಂ, ಬೇಲದ 
ಪಣ್ಣಂ)ತೆ (ಕುರಾಸಾಂ- ೨೭-೨); ಜಾಣತನವು . . . ಕಾಣಿಸಬೇಕು ಕಬ್ಬಿದೊಳು 
೬೬೬ ಕರಿಯುಂಡ ಬೆಳಗಾಯಂತಲ್ಲ ಕರತಳದಾದುಳ€ದಂತೆ ನಿಟ್ಟಿ ಪರಿಗೆ 
(೭5: 11, 960: ಸೊಡ್ಡರೈರಗೌೌತನ ತಂತ್ರ). ಬೆಳಗಾಯಿ : ತಾವರೆ ಮೊಗಕೆ 
ಬೆಳಗಾಯಿ ಮೊಲೆಗೆ ನೈದಿಲೆ ಕಣ್ಣೆ . . , ಸೋಲ್ಲವಯನಂಗಳೊಳ್ಗೆಲಸಿದುವು 
ಪೆಣ್ಣಳ್ಳಿ (4 ಬಣ: ೩೦-೪). ಬೆಳುಗಾಯ್‌; 'ಬೆಳುಗಾಯ್ಕೊಲೆ? ಪರಾ. 
[< ಬೆಳಲ್‌ - ಕುಯ್‌] 

ಬೆಳಗಾಯಿ ' ಬೆಳಗಾಯ್‌ ` ನೋ. 

'ಬೆಳಗಾಯಿಮೊಲೆ, ಬೆಳುಗಾಯ್ಕೊಲೆ (ನಾ). ಬೇಲವ ಕಾಯಿ ಆಕಾರದ 
ಮೊಲೆ : ಬೆಳಗಾಯಿಮೊಲೆಯ ಹೊಳೆವ ಪೊಂಗಳಸಮೊಲೆಯರಲ್ಲದೆ ಬೀಳು. 
ಮೊಲೆಗಳ ಹೆಣ್ಣಿಲ್ಲವಲ್ಲಿ (ಕಂಠಂ. ೬.೦೦೦). ಬೆಳುಗಾಯ್ಕೊಲೆ : ಬೆಳು 
ಗಾಯ್ಕೊಲೆಯ ಲಸದ್ದಿಂಬಾಧರದೆಳಜವ್ವನೆ (8೪9. 00-06) ; ಸಿಂಗರದ 
ಮೊಲೆಯ ಬೆಳುಗಾ [೫೫೦- ಳಲ್ಲಾ]ಯ್ಕೊಲೆಯ ಬಟ್ಟಡಕೆಮೊಲೆಯ , , , 
ಬಿಣ್ಮೊಲೆಯ ಭಾವೆಯರ್‌ ಬರುತಿರ್ದರು (ಕಂಪು. ೩೭-೪೬). 

[ಬೆಳಗಾಯಿ ( ಎಬೆಳೆಗಾಯ್‌) 2. ಮೊಲೆ] 
ಬೆಳಗಾರ "ಬೆಳುಗಾರ ' ನೋ. 

ಬೆಳಗಿಲಿ (ನಾ). ಬೆಳಕು ಇಲ್ಲದುದು : ' ಬೆಳಗಿಲಿಗಣ್‌ ' ಪರಾ, 

[ಬೆಳಗು 4 - ಇಲ್ವಿ) 

ಬೆಳಗಿಲಿಗಣ್‌ (ನು). ಬೆಳಕು ಇಲ್ಲದ ಕಣ್ಣು; ಕುರುಡುಗಣ್ಣು: ಲಿಕಾರಕ್ಕೆ 

- ಪಲ್ಲಿಲಿವಾಯ್‌ , . . ಬೆಳಗಿಲಿಗಣ್‌, ನಾಣಿಲಿವೇಣ್‌ (ಕುರ. ೦6 ಪ್ರಯೋ) 
[ಬೆಳಗಲಿ + (ಣ್‌ 

ಬೆಳಗಿಸು, ಬೆಳಂಗಿಸು (ಕ್ರಿ). ೧. ಬೆಳಕಾಗುವಂತೆ ಮಾಡು; ಪ್ರಕಾಶ 
ಗೊಳಿಸು: ಪತ್ತುದೆಸೆಯಂ ಬೆಳೆಗಿಸುವೆ ಪನ್ನೆರಡುರಾಶಿಗೊತ್ತಾಸೆ 
ಯಾಗಿರ್ಪೆ ... ಎಂದು ದಿನಮಣಿಯನಾ ಲವಂ ನುತಿಸಿದಂ (ಕ ಬರಾ 
30-೪3) ; ಸೂರ್ಯ . . . ಕತ್ತಲನ್ನು ಓಡಿಸ್ಸಿ ಮನೆಯನ್ನು ಬೆಳಗಿಸಲು 
ಒಳಕ್ಕೆ ಪ್ರವೇಶಿಸುತ್ತಾನೆ (860. ೬). ೨. ದೀಪ, ಬೆಂಕಿ ಮುಂತಾದು 
ವನ್ನು ಹಚ್ಚಿಸು,--ಹೊತ್ತಿಸು : ಫಡಫಡರ್ಜುನ ಹೋಗುಹೋಗಳ 
ಪಡದು ಸೈಂಧವನಳಿವು ಭಾಷೆಯ ನಡಸಬಲ್ಲರೆ ಬೇಗ ಬೆಳಗಿಸು ಹವ್ಯವಾಹನನ 
(ಕುಪ್ಮಾದ್ರೋ- ೦೪-೩೨) ; ಹೊರಗೆ ಬಂದು ಚಾವಡಿಯ ಲೈಟು ಬೆಳೆಗಿಸಿದಳು 
(ತತಾ. 0೯). ೩. ಆರತಿ ಮಾಡಿಸು; ನೀರಾಜನ ಎತ್ತಿಸು : 
ರಂ: ಯ ಕೀಳ್ರಡಿಸುವ ವಧುನಿಕುರುಂಬದೆ. ಮುತ್ತಿನಾರತಿಯ 

ಣದಿಂ ಬೆಳೆಸಿ (ಕೋಶತು 90-86). ೪. ಶೋಭಿಸುವಂತೆ 

ಮಾಡು : ಜಗತ್ತನ್ನು ಬೆಳಗಿಸಲು ಒಬ್ಬ ಸೂರ್ಯ ಬೇಕು ; ಬದುಕನ್ನು 


ಬೆಳಗಿಸಲು ಒಂದು ಷೆಸ್ತೆಕ ಸಾರು! (ಏಕಾತ- 39) ; ಸಂಗೀತ . ., ಮದುವೆ. 


ಬೆಳಗು 


ಮುತ್ಕಂಜಿಗಳಲ್ಲಿ ಮಂಗಳಮಂಟಪವನ್ನು ಬೆಳಗಿಸುವುದು (arm: ೩೨) - 
ತ ೧. ಭೈಂಗಕುಲನೀಲಾಳಂಂಗಳ ನಭಂಗಳ ಬೆಳಗಿಸುವ 
ಮಧುರವಚನಂಗಳರುಣಪುವಾಳುಗಳ ನಖಂಗಳ ಲಶಾಂಗಿಯರೆನಿಪ್ಪ 
ಮಾ (೫೫೧. ೪-೪). p ಇದು ಛಂದಸ್ಸಿಗಾಗಿ 
ಕೊಂಡಿರುವ ರೂಪ. [ಬೆಳಗು 4 - ಇನ್ನು] 
ಬೆಳಗ್ಳು, ಬೆಳಂಗು, ಬೆಳಕ್ಕು (ಕ್ರಿ). ೧. ಹೊಳೆ; ಪ್ರಕಾಶಿಸು: 
“ಜೆಗು ಕಾಂತ್‌” (ಕಟಾ) ; ಜಲದದ ನೆಬಲುಂ ಪರಮುಂ 
ಸಮಂ ಬೆಳೆಗುವುದಿತ ವಿದ್ಯುಲ್ಲತೆಯುಂ ನೆಲಸವು (೪0೫. ೩-೪) ; 
ಹರಿ, . . ನುಡಿದಂ .. . ಸಭಾಸದನಂ ತೊಳಗಿ ಬೆಳಗೆ ದಂತಪ್ರಭೆಗಳ್‌ 
(6೧. ೯-4೪) ; ತೊಳಿತೊಳಗಿ ಬೆಳಗುವ ತನುಚ್ಛವಿಯ ... 
ವರಳುಮಾರನ ಕಂಡು (44ರ. ೦೪). ೨. ದೀಪ, ಬೆಂಕಿ 
ಮೊದಲಾದುವುಗಳನ್ನು) ಹೊತ್ತಿಸು ; ಪುಟ ಮಾಡು; ಹಚ್ಚು ; 
ಬೆಳಳುವ ಸೊಡರೊಳ್ಳೊಡರಂ ಬೆಳಗಿ ಪಲರ್ಕೊಂಡು ಪೊ:ಗೆಯು 
ಕುಂಭದೆ ಪಜ್ಮಳಿಸುವವೊಲ್‌ , . . ತವದಿತ್ತು ಮೆಬವನಿಜವಬೆಡಂಗಂ 
(ಗಯ. ೦-೩೦); ಬೆಳಗಪ್ಪ 'ಜಾವದಾಗಳ್‌" ಸೊಡರ್ಗುಡಿಗಳ ಬೆಳಗಿ 
ಸ ದೀಪಾವಳಿಯೆಂಬುದು (ಮಶ. 3-0). ೩. (ಆರತಿ, 
ನೀಥಾಜನ ಮೊದಲಾದುವುಗಳನ್ನು) ಎತ್ತು; . ನಿವಾಳಿಸು : 
ನೊ|ಟವೇ ಬೆಳಗಿದಾರತಿ ಶಂಕರಂಗಲ್ಲಿ (೫೦6. ರೇ. '೨63-8) ; ಏಕಾರತಿಯ 
ನೊ|ಡುವ ಬನ್ನಿ ನಮ್ಮ ಲೋಕನಾಥನ ಸಿರಿಪಾದಕ್ಕೆ ಬೆಳಗುವ (ಎ್ಹರಂಠ- 
6-3) ಅನುಶಣ) ; ಓಣಿಯಿಕ್ಕೆಲದಲ್ಲಿ ದೊರೆವೆಣ್ಣುಗಳು ಮುತ್ತುಮಾಣಿಕ 
ಹ ಕಾಣಿಕೆಯಿತ್ತು ಕೆಯ್ಮುಗಿದರು ಹರಿನೀಲವೇಣಿಯ ನೋಡಿ 
(ನೊ/ಶತ. ೨9-೦೪). ೪. ಶೋಭಿಸು; ಮೆರೆ; ವಿಜೃಂಭಿಸು : ಬೆಳಗು 
ಪುದಿದ್ರಲೋಕದೊಳಗಯ್ಯನ ಮಾ[ತೆನಲೆ]ಮ್ಮ ಸಾಹಸಂ ಬೆಳಗುವುದೀ 
ವಳಯದೊಳ್‌ (ತಾ. ೬-0) ; ನೊಸಲೊಳರಿಸಿದ ವಿಭೂತಿಯ 
ಸತ್ತ ಬೆಳಗುತಿರೆ (ಇ೫6. ರೇ. ಟ-೪); ಮುನಿವರನು ಶಾಂತಾದೆ.ವಿ 
ಸಹಿತಾ ಧರಣಿಪನ ಭವನದಲಿ ಬೆಳಗಿದನಧಿಕತೇಜದಲಿ (ಓಣ. 0-೩-೩೯). 
೫. ಪ್ರಕಟಗೊಳಿಸು ; ಪ್ರಚಾರಮಾಡು : ಬೆಳೆಗುವೊಲ್ಲಿ ಲಾಕಿಕಮನಲ್ಲಿ 
ಗ (8950ಾ- 09-೩೦); ಅತ್ತಿಮಬ್ಬೆ ಜಿನಶಾಸನಮಂ ಬೆಳಗುತ್ತ 
ಮಿರ್ದಪಳ್‌ (9೪. ೦-೬೯). ೬. (ಲೋಪ, ಗಾಜು, ಮುಂತಾದವು 
ಗಳಿಳಿದಾದ ಉಪಕರಣಗಳನ್ನು) ಮೆರುಗು ಬರುವಂತೆ ತೊಳೆ; 
he ges ಉಜ್ಜು: ಬೆಳಗಿದ ಮಣಿದರ್ಪಣಮಂ ತಿಳಿದ ಸರೋ 
ನಿಟ್‌ಸಿ ನಿರ್ಮಳಮದೆ. ನಿರ್ಮಳಿನತರಮಾಯ್ತು ಜಗತೀತಿಳಕನ 
ನೆಗಟ್ಟಿ ಜಿತಜಿನನ ಚಿತ್ತಮುಿದಾತ್ತಂ (684. ೬-6೬) ; ಉಪಾಧ್ಯಾಯ 
ರೋಧಿಸಿ ಕೈಗನ್ನಡಿಯಂದದಿಂ ಬೆಳಗುಗಂದಂದಿಂಗೆ ಮಚ್ಚಿತ್ತಮಂ 
(564. 0-3); ಹಿತ್ತಾಳೆಫಾತ್ರೆಗಳನ್ನು ಬೆಳಗುವಾಗ ಹುಣಸೆ ಹಣ್ಣನ್ನು 
ಉಪಯೋಗಿಸಬೇಕು (ಕೂ). ೭. ತಾಪವುಂಟಾಗು ; ಬಿಸಿ ತಟ್ಟು: 
ಪೊಸವೇಟಕಾರ್ತಿಯರ  ಬಿಸುಸುಯ್ಕೊಳ್‌ ಬೆಳೆಗಿದುದೆಂಬಿನಮಾಗಳದೇಂ 
ಕೊರಗಿದುದೊ ಕುಮುದಿನೀವಿಸ್ತಾರು (ಗರಣ: ೦೬೪). ೮. (ಆಲಂ) 
ಚುರುಕುಗೊಳಿಸು ; ತೀಕ್ಷ್ಣಗೊಳಿಸು : ಇದಿರೆನ್ನ ಹಳಿವರು ಮತಿಯ 
ಬೆಳಗುವರು (ಕಮಾನ: ೩-೨2); ಗ್ರಂಥಗಳು ಮನಸ್ಸಿಗೆ ಮುಟ್ಟುತ್ತವೆ 
೬೬ ಬುದ್ಧಿಯನ್ನು ಬೆಳಗುತ್ತವೆ (ಗ್ರಂಭಾಂ. ೪): ಬೆಳಂಗು : 
೧. ಕಪೋಲಯುುಗಂ ಬೆಳೆಂಗಿ ನುಣ್ಣಿಡೆ (86ಕ್ರಜ್ಕು.--€). ೯. ಒಪ್ಪು; 
ಅಂಥವಾಗಿರು: ಪಲಉಂ ಪೂಗಿಡುಗಳಿಂ ಬೆಳಗುವ ಧ([ರ್ಮು] 
ತೊಸಂಟಮಂ . . . ಕೊಟ್ಟು (3933-29. sue; 2410). 
p ಇದು ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ. ಬೆಳಕ್ಕು : ೧. 
ಫೃತವಿದ್ದಂತೆ ಉನ್ಮತ್ತದ ರಸಕ್ಕೆ ಭಾಯ ಬಿಡುವಂತೆ ರಸವಿದ್ದಂತೆ 


೬೫೯೭ 


ಬೆಳಗು 


ಬೆಳೆಳುವ ಕಾಶವ 'ಗಳಿಸುವನಂತೆ ಇಂತೀ ರಸಿಕವನಾರು ಬಲ್ಲರು (ರೋಕೂ- 
೩೪-೨30). [ದೇ.॥ ತಮಿ. ವಿಳಜ್ಮು, ವಿಳಕ್ಕು; ಮಲ. ವೆಳುಕ್ಕ, 
ಏಿಳಕ್ಕು ; ತುಳು, ಬೆಳಗು; ಕೊಡ. ಬೊಳೀ; ತೆಲು, ಬೆಳಗು, ಬೆಳಂಗು, 
ಬೆಳುಕು, ಬೆಳ್ಳು, ವೆಲುಗು, ವೆಲುಂಗು; ಕೋತ, ವೆಳ್ಳ] 


5 |ಬೆಳಗ್ಗು . ಬೆಣಕು, ಬೆಳಕ, ಬೆಳಕ್ಕು (ನಾ). ೧. ಹೊಳಪು; 
ಕಾಂತಿ: “ಪ್ರಕಾಶ, ಆಲೋಕ, ಉದ್ಮೋತಃ ಈಸ 
ಬೆಳಗು” (ಹರಹು. 0೨-೬೬); ತೊಟ್ಟ ಮಾಣಿಕಂಗಳ ' ಬೆಳಗಿಟ್ಟಳಂ 
ತನೆಗೊಡಂಬಡೆ (ಕಕ9- 1-40). ೨. ಸೂರ್ಯೋದಯದಿಂದ 


ಸಾಯಂಕಾಲದ ವರೆಗಿನ ಅವಧಿ ; ಸೂರ್ಯನು ತನ್ನ ಪ್ರಕಾಶವನ್ನು 
ಬೀರುವ ಕಾಲ; ದಿವಸ: ಬೆಳಗಿನೊಳಂ ಕಾಣದು. ನಿಶಿಯೊಳ್‌ 
ಕಾಣ್ಣುದು ಪೆಗ್ಗಣಕ್ಕೆ. (0೮ನ್ನು. 0-008) ; ಚೋರಂಗೆ ಬೆಳಗು ಗುಣ 
ವಪ್ಪುದೆ (ಕೂತ್ಕಸಂ. 3೬೦-೪). ೩, ಸೂರ್ಯ, ದೀಪ ಮುಂತಾದುವುಗಳ 
ಪ್ರಕಾಶ: ಅನಿತರ್ಕೆ ಬೆಳಗಿನಂತುರಮಾದುದು (45. ೬-೨); 
ಸೊಡರು ಬೀದಿಗೆ ಸುಳಿಯಲೆಲ್ಲಿಯ ಬೆಳೆಗು (ಕ್ಕಾರ್ರೋ. ೧೩-೪); 
ಹುಲಿಯ ಹುಲ್ಲೆಯ ನೇಹ ಬಿಜುಗತ್ತಲೆಯ ಬೆಳಗಿನ ಮೈತ್ರಿ... 
ಇರ್ದುದು ಬನದೊಳಾ ಮುನಿಯ (೬46ರ. ೦-೩-೪೬) . ೪. (ಆಲಂ) 
ಅರಿವು; ಜ್ಞಾನ; ತಿಳಿವಳಿಕೆ : ಬೆಳಗಿನೊಳಗೆ ಬೆಳಗಾಗುವ ಚಿನ್ಮಯೆ 
(ಉಕ್ಕಿ. ೭-೦೦0) ; ಬೆಳೆಗೆ ನುಂಗಿದ ಗುರುವಿನೊಳಗ ಸುುಗಿದ ಶಿಷ್ಯ 
(46%, 006). “ಬೆಳಗುವಡೆ ' ಪರಾ. ಬೆಣಕು : ೧ « ಬೆಣಕೇಜು ? 
ಪರಾ. ಬೆಳಕ: ೫. ಶೋಭೆ; ಅಂದ: ತಿಳಿಗೊಬದಿ ಬೆಳೆಗೆಯ್ಕಿಂ 
ಗಿಳಿವಿಂಡಿಂ ಪೂತ ಪುಚ್ಚಿವನದಿಂ ವನದಿಂ ತೊಳಪ ಕಲಿದೇವನಿಳೆಯದ ಬೆಳಕ 
ದಿನೀ ಯೋರುವಾಯಿ ಸೊಗಯಿಸುತಿರ್ಕ್ಯುಂ (೫. 1x-1, 4೨3-50 ಕ 
1165). ಬೆಳಕ್ಕು : ೩. ಸಂದ ನಿಶೆಯೊಳಗೂಟವೇನೆನಲಿದ$ ಬೆಳಕೇ$ 
ಎನಲು (ತಂಠತ- 0೭-೦೦೬) ; ಅವರು . .. ತೆರಳಿದರು ಕಪ್ಪೊಗುವ ಕತ್ತಲೆ 
ಯೊಳಗೆ ಕೈಗೊಳ್ಳಿಗಳ ಬೆಳಕಿನಲಿ (ಕೊಠಾ- ೩-00-40) ; ಜ್ಞ್ಞಾನದೀಪದ 
ಬೆಳಕಿಲಿ ಓಡಾಡಬೇಕು (ಸರೂ. 0-0೮೪-5). ೬. ದೀಪ; ಹಣತೆ; 
“ ಬೆಳಕ್ಷಿನೆ ದೀಪಂ” (6ಕ್ನಕೂ. 3) - 

ಬೆಳ್ಳಂಬೆಳಗು, ಚೆಳ್ಳಂಬೆಳಕು (ದ್ವಿರುಕ್ತಿ) : ಮಬ್ಬುಗತ್ತಲೆಯಾಗಿದ್ದರೂ 
ಕೂಟದ ತುಂಬೆಲ್ಲ ವಿದ್ಮುದ್ದೀಪದ ಬೆಳ್ಳಂಬೆಳಗು ಪಸರಿಸಿತ್ತು ' (ನುಂಗತ. 
609) ; ಇಲ್ಲದಕೆ ಅಳತೆ ಬೆಳ್ಳಂಬೆಳಕು ಮುಸ್ಸುಕಿತ್ತು ಗುಪ್ಪವಿರಿಸಿ (ಅರಳು. 
33೬-03). ಬೆಳಕಿಗೆ ತರು. ಪ್ರಕಾಶಕ್ಕೆ ತರು; ಪ್ರಸಿದ್ಧ ಪಡಿಸು ; ನಮ್ಮನು 
ತಂದೆ ಬೆಳಕಿಗೆ ತಂದರು ಮುಂದೆ (ಇಂಶಾಶ. 33-04. ಬೆಳಕು ಚೆಲ್ಬುಎ೧,. 
ಪ್ರಕಾಶವನ್ನು ಬೀರು. - ತುಂಬು : ಆ ದೀಪವು ಕೋಣೆಯ ತುಂಬ 
ಬೆಳ: ಚೆಲ್ಲಿದೆ (ರೂ). ೨. ಸ್ಪಷ್ಟಗೊಳಿಸು ; ಸ್ಪಷ್ಟೀಕರಿಸು ; ಇಲ್ಲಿ 
ಕೂಡಿಸಿರುವ ಘಟನಾವಳಿಗಳೂ ದಂತಃಥೆಗಳೊ ಈ ಸಂಗೀತರತ್ತೆಗಳೆ ಹಿರಿಮೆ 

೬ ಇವುಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ (ens. YI, ಶೀ84), 
ಜೆಳಲು ಬೀರು ಎಬೆಳಕು ಚೆಲ್ಲು ೨: ಈತನ ಕಡೆಯ ಕಾಲದ ವರೆಗಿನ 
ಶಾಸನಗಳೆಲ್ಲವೂ ಕೇವಲ ದಾನದತ್ತಿಗಳನ್ನು ನಿರೊಪಿಸುತ್ತಿವೆಯೇ ಹೊರತು 
ಈತನ ರಾಜಕೀಯಚರಿತ್ರೆಯ ಮೇಲೆ ಬೆಳಕುಬೀರುವುದಿಲ್ಲ (ಕೋ. ೩೬), 
ಬೆಳಕು ಹರಿ - ಬೆಳಗಾಗು; ಸೂರ್ಯೋದಯವಾಗು : : ಬೆಳಕುಹರಿ 
ದೊಡನೆಯೇ . . . ಅವರೆಲ್ಲರೂ ಹೊರಟುಹೋದರು (ಡೋರಫಿ. ೬, 
ಬೆಳಗಿನ ಜಾವ - ಬೆಳಗಿನ ಸಮಯ ; ಪ್ರಾತಃಕಾಲ: ಬೆಳಗಿನ ಜಾವ 
ಪೂರಾ ಚಳಿ ಆಗ್ತದೆ (ಪುಳಕ, ೨೩೫). ಬೆಳಗು ಮಾಡು ಎ ಶುಭ್ರಗೊಳಿಸು ; 
ಸ್ವಚ್ಛ ಮಾಡು : ದರ್ಪಣ ನಸುಮಾಸೆ ಬೆಳಿ ಬೆಳಗುಮಾಡಿ ನೇರ್ಪವಡಿಸಿ 
ನೋಡುಮತೆ ಒಪ್ಪವ ಸುರವಿಗಳಿದಜಕೊಳಗೊಂದರೆತಪ್ಪಿರೆ ತಿದ್ದಿ 
ಮೆಜಕಿಪದು. (ತರ್ನತ್‌ 0-90). ಚೆಳ್ಕಂಬೆಳೆಗೂ ಇ ರಾತ್ರಿಯೆಲ್ಲಾ ; 


| ಬೆಳಗುಂಬೊಳ್ತು 


ಗುವ ವರೆಗೂ: ತಲೆನೋನಿನಿಂದ ಬೆಳ್ಳಂಬೆಳಗೂ ನಿದ್ರೆಯೇ 
(60)- [4 ಬೆಳಗ್ಳು, / ತಮಿ, ಮಲ. ವಿಳಕ್ಕು; ಕೊಡ. 
 ; ತೆಲು, ಬೆಳುಕು, ಬೆಳ್ಳು- ವೆಲುಗು ; ಕೋತ, ವೆಳ] 

ೊಳ್ತು, ಬೆಳಗುಪೊಳ್ಳು (ನಾ). ಬೆಳೆಗಿನ ಕಾಲ; ಪ್ರಾತಃ 
ಕಾಲ; ಇಂದು ಬೆಳಗುಂಬೊಳ್ತು , , . ನನ್ನೆಗ್ರಜಂ ನಿನ್ನನ್ನರುಹಿದನ್‌ 


ಕುಸುಮಕರಂಡಕಮಂ ಕೊಂಡು ಬೆಳೆಗುಜಾವದೊಳಳ್ಳು 
ಜಃ ನಡೆತಪರ್ಸಿಗಳಿ? (ವೃತಂ. ೨೬-೩೩ ರ); ಬೆಳೆಗುಜಾವ ಎದ್ದಾಗ 
»| ಮನಕೊಂದು ಪ್ರಸನ್ನತೆ ಬಂದಿತ್ತು ಅವಳಿಗೆ (೫ರ. ೩೨)- 
[ಬೆಳಗ್ಮು 4 ಜಾವೃ] 
ಳ್ತು "ಬೆಳಗುಂಬೊಳ್ತು' ನೋ. 
(ಕ್ರಿ). ಜ್ಞಾನವನ್ನು ಪಡೆ; ಅರಿವನ್ನು ಹೊಂದು: 
[ಬೆಳಗು 4- ಪಡೆ] 
“ಬೆಳೆಗೆಯ್‌' ನೋ. 


ಮಹಾಜನಕ್ಕೆ ನೆಲ್ಲಕ್ಕಿಯ ಬಿಟ್ಟನ* (ಎ೪. 211 (8). 
[ಬೆಳಚ್ಛ -೬ ಇಪುಡ್ಮಿ] | 


ಬೆಳಡಿಕಿಲು (ನಾ). ಒಂದು ಬಗೆಯ ಸಸ್ಯ : ''ಕುಮಾರಿ_ಲೋಯಿಸರ. . . 
ಬೆಳಡಿಕ್ಸಿಲು'', (೬40. ೩೩). [ಬೆಳ್ಮ (-ಇ ಬಿಳಿದು) 4- ಅಡಿಕಿಲ್ಯು) 

ಬೆಳತಿಗೆ /'ಬೆಳಂತಿಗೆ' ನೋ. 

ಬೆಳತಿ। 'ಬೆಳಂತಿಗೆಗಣ್‌' ನೋ. 

ಬೆಳತಿಗೆವಡೆ (ಕ್ರಿ). ಹೊಳಪನ್ನು ಪಡೆ ; ಕಾಂತಿಯನ್ನು ಹೊಂದು : 
ಎಳೆವಥಿಜ?ಸಕವಿ ಪಾಡಿವದೆಳೆದೆಜಕಿಯಂ ತಾಳ ಗಗನಲಕ್ಷ್ಮಿಯ ತೆಜದಿಂ 
ತಿಳಕಾದಶಿ ಸೊಗಸಿರ್ದಳು ಬೆಳತಿಗೆವಡೆದಿರ್ದ ಮಯ್ಯ ಚೆಲುವಿಂದಾಗಳ 
(gm. 4-3)- [ಬೆಳತಿಗೆ (-ಆಬೆಳಂತಿಗೆ) 4 ಪಡೆ] 

ಬೆಳ. ಗು (ನಂ). ಉಜ್ವಲವಾದ ಬೆಳಕು ; ಬೆಳ್ಳನೆಯ ಬೆಳಗು: 
ಇದೆಲ್ಲಿಯುತ್ತಟವ ಕಂಪಿದೆಲ್ಲಿಯ ಬೆಳತಿಗೆವೆಳಗಿದೆಲ್ಲಿಯಚ್ಛ್ಚರಿಯಾನಂದಂ 


ಬಂದ) ನಿಂದಪುದು (ಶಂಬಿರ- ೦೨-೧೦೩) ; ತಿಂಗಳ ಬೆಳಶಿಗೆವೆಳಗಿನೊಳಿಂ 

ಗಡಲೆಔವಂತೆ (ಳರುಣ: ೧-6). [ಬೆಳತಿಗೆ (-ಆಬೆಳಂತಿಗೆ) 4- ಬೆಳಗ್ಮು] 

(ನಾ). ಒಂದು ಊರಿನ ಹೆಸರು : ಇದರ್ಕೆ ಸಾಕ್ಷಿ ಜೆಳತೂರಾ 

'ಜನವಖಂ (ಎಳ. ಸ» ಕೋಳಾರೆ- ೦೦-೦೦; 783) ;- ಕಟಿಲೆನಾಡ 

ರ ಪಡುವಣದೆಸೆಯ ವೆೊಜಡಿಯೊಳ್‌ (ಎಕ. 211, ಮುಂತ್ಮ, 9೦-೧೦; 
[ಬೆಳತ್ಕ - ಊರ್‌] 


೬೫೯೮ 


ಬೆಳರ್ಗೆಂಪು 


ಬೆಳದಲೆ (ನಾ). ಒಂದು ಬಗೆಯಂ ಸಸ್ಯ : ಜ್ವರಾತಿಸಾರಕ್ಕೆ ಬೆಳದಲೆ 
ಯನಕ್ಕೆ ಮೇಣರಿದಳಮಂ ನೀರಕ್ಕಿಗಚ್ಚೆನಿಂದೆರೆ. ಕಳಿಯೊಳ್ಳಳೆಗುಂ ಉಚ್ಚುವ 
ಜ್ವರಮಂ ಘಳಿಲನೆ ತಾನೆರೆಯಲಾಕ್ಷಣ ಉಪಶಮನಂ (ಗೋಕ್ಕೆ ದ್ಕ ೦೯೯-೬).[?] 
ಬೆಳದಿಂಗಳು `ಬೆಳ್ಲಿಂಗಳ್‌' ನೋ. 
5 |ಬೆಳಪ 'ಬೆಳರ್ಕ್‌' ಪರಾ. 
ಬೆಳಪು “ಬೆಳ್ಬು' ನೋ. 
ಟೆಳಬೆಂಜನ (ನಾ). (?) : ಸುದೂತಿಯನೇಗೆಯ್ನ್ನುಂ ಬಿಡಲಾಜದೆ ನೀಂ 
ಬೆಳೆಬೆಂಜನನಾಗಿ ಭೋಗಿಸುದೆನೆಂದು ಕೊಕ್ಕಲಗುದಿದೈ (ಛರರ್ಸನು: ೬-೨೨೪) ; 
ವಿಜ್ಞುನಹೀನರುಂ ದುರ್ಗತಿಭಾಜನರುಂ ಅಫಸವೆಸೀತರುವವಿಜಾರಿಗಳು 
ಮಪ್ಪ ಮರ್ವತಿಗಳಂ ಕಂಡು ಬೆಳೆಬೆಂಜನನುಗಿ (ಕರನ್ನು. 00-43). [?) 
ಬೆಳರ್‌; (ಕ್ರಿ). ಬೆಳಪ (ವರ್ತಕೃ). ೧. (ರಕ್ತಹೀನತೆಯಿಂದ) 
ಬೆಳ್ಳಗಾಗು : ಬಿಳಿಚಿಕೊಳ್ಳು : “ಬೆಳರ್‌...ಧಾವಲ್ಯೇ (ಬಿಳುಪಾಗು, 
ಕಾಂತಿಯಾಗು)” (ಕರುಣ) ; ಸುರ್ಕುಚಾದುರುಳಿಗುರುಳ್‌ ನಸುಸುರ್ಕಿದ 
ಕುಚಚೂಚುತಂ ಬೆಳರ್ತಧರಂ (6೦೪. ೧೦-೦೪೩) ; ಶಶಿಕಾಂತಮುಕುರದಂತಿರೆ. 
ಶಶಿಮುಖಯ ಕದಂಪಗಳ್‌ ಬೆಳರ್ತುವು (ಕಣನೂ. ೪-0); ನೀರುಣದೆ 
ಮುಗಿಲ್ಲಳ್‌ ಬೆಳೆರ್ತು ಬೆಂಡಾದುವು (ಉರೂಕ್ಕ. 64-03). ೨. ಬೆಳಕು 
ಬೀರು : ಪ್ರಕಾಶವನ್ನುಂಟುಮಾಡು : ದೀವಳಿಗೆಯ ಕಟ್ತಿಲೆಯೊಳ್‌ 
ದೀವಿಗೆಗಳಳ ಬೆಳಪ ತೆಜದೆ . , . ಬೆಳೆಗುತಿರ್ಪರ್ಜೈನರ್‌ (ಸನುಶ. ೬-66); 
ಸುಲಲಿತಮಾಗಿ ನೀಳ್ಮ ತುಜುಗಿರ್ದೆಮೆಗಳ್‌ ತಮಮಂ ಬೆಳರ್ಪ ಕಣ್ಮಲರ್ಗ 
ಣೆಯಂದಮಂ ನೆಜ್‌ಯೆ ಪೋಲ್ತಿರೆ (6ರೋಣ್ಯು. ೭-೮೫). ೩. ಬೆಳ್ಳ 
ಗಾಗಿಸು; ಬಿಳುಪೇರಿಸು : ಮಲ್ಲಿಗೆವಳ್ಳಿಗಳ್‌ ಲಸನ್ಮಂಜರಿಯಂ ಬೆಳರ್ತೆ 
ಸೆಯೆ ಬಂದುದು ಚೈತ್ರಂ (ಉರ್ಕರಿ. 4): ೪. ಹೊಳೆ; ಮಿಂಚು: 
ಅಲರ್ದ ಸಂಪಗೆಯರಲಂತೆ ಬೆಳರ್ತ ಬಣ್ಣಂ ಗುಣಾರ್ಣವಂಗೆ ಮಾಡಿದ 
ಬಣ್ಣದಂತೆ ಸೊಗಯಿಸಿ ಬಳೆದು (ಕರಕ: ೧-೦೪೩ ಐ) - 
[ದೇ.॥ ತವಿ. ವೆಳಿಳು; ಮಲ, ವಿಳರ್‌ ; ತುಳು, ಬೊಳಿರು, 
ಬೊಳೆರು ; ತೆಲು. ವೆಲರು] 
ಬೆಳರ್‌, (ನಾ). ಬಿಳಿಯ ಬಣ್ಣ ; ಬಿಳುಪು: ಬೆಳರಂ ಪೊಸಕಿಸುಪಂ 
ಕರ್ಪಂ ಪೊನ್ಫೊಳಪಂ ಪಳುಕಂ, ಪಾಳಿಪ ನಿಮ್ಮಳೆತನುಮಿನುಗಿಂದುಅ 
ದೆಳಸುವ ಮೊಗಮೈದುಂ (ಇಠ್ಮರೇ- ೬-೩). 'ಬೆಳರ್ವಣ್ಣ' ಪರಾ. 
ಪಿ. ಹೊಳಪು; ಕಾಂತಿ; ಪ್ರಕಾಶ: ಕಾರ್ಮುಗಿಲ ಸೊಂಪಡರ್ದ 
ಸೋರ್ಮುಡಿ . . . ಕೂರ್ಮಚರಣಾಗ್ರಿಮ ಬೆಳರ್ಮುಸುಂಕಿದ ಸೆಳ್ಳು 
ಗುರ್ಮನೋಹರಮಾಗೆ ಪರವೆಯೆಸೆದಳು (೫೪೦೭. ಬೆಳರ 
ಬೀಜುತಿಹ ದುಂಡುಮುತ್ತಿನ ಚೌಕುಳಿ (ಶ್ರಶುಪು- ೭-! 


೬-00); 


ಫ್‌ 


ಬೆಳರ್ಮಾಡುಎಬಿಳಿಚಿಕೊಳ್ಳುವಂತೆ ಮಾಡು; ನಿಸ್ತೇಜಗೊಳಿಸು: 
ಸಂಧಿ 


ವೈರಿವಾರವನಿತಾವದನಾಂಬುರುಹಂಗಳಂ ಬೆಳರ್ಮಾಡದೆ 
ಮಾಡುವನೆ ಪುಂಡವರೊಳ್‌ ಫಣಿರಾಜಕೇತನೆಂ (ಗರಾಯು- ೩-೪). 
[5 ಬೆಳರ್‌,./ತವಿ. ವೆಳಿಜು ; ತುಳು, ಬೊಳ್ಳೆರೆ, ತೆಲು. 
ಬೆಳರಿಸು (ಶಿ) ಬಿಳುಪಾಗಿಸು ; ಬೆಳ್ಳಗೆ ಮಾಡು ; ಸಿರಿವನೆಯಂ 
ಸೊದೆಯ ತೊಡೆಪದಿಂ ಬೆಳರಿಸಿ 'ಚಪ್ಪರಮಂ ಬೆಳ್ಳೆಟ್ಟಿಗಳಿಂ ಪರು 
ಶವಿಸಿದರಚ್ಚಮುತ್ತಿನೊಳ್ಳು ಚ್ಚುಗಳಿಂ (390. ೪.೨೬). 
[ಬಳ ಇ ಎ ಇನ್ನು] 
ಬೆಳರ್ಗಣ್‌ (ನಾ). ಬಿಳುಪುದ ಕಣ್ಣು ; ಶುಭ್ರವಾದ ಕಣ್ಣು ; 
ಬೆಳರ್ಗಣೈಂಪಡರ್ದಶ್ರು/ಿಳಿಳಿತರ್ಪವೊಲೆಸಗೆ ಕರಡು (ವೃ ೨. ೦೦-0೦೩). 
[ಬೆಳಲ 4 ಕಣ್‌] 
ಬೆಳರ್ಗೆಂಪು (ನಾ)- ಕಾಂತಿಯುಕ್ತವಾದ ಕೆಂಬಣ್ಣ ; ಕಡುಗೆಂಪು ; 
ಕಣ್ಣಳೊಳ” ಕಲಂಕಿದ ಬೆಳರ್ಗೆಂಪು ೭ಣ್ಣೆವರೆ (ಆಂಫ, 0೨-3೬); ಪಕ್ವ 


45 


ಬೆಳರ್ಚು ೬ರ್ಜೀ ಬೆಳವಿಗೆ 


ಬಿಂಬಾಧರಂ ಬೆಳರ್ಗೆಂಪಂ ಸ್ಮಿತಕಾಂತಿಯಿಂ ತಳೆದುದಿಲ್ಲ (ಮಪು- ೪-೪); 
ಕಸಿಂತಳದ ಕಾಂತಿ... ಬೆಳರ್ಗೆಂಪಿನುಗುರ್ವೆರಲ ಕಾಂತಿಗಳ್‌ ತಿಂತಿಣಿಸಿ 
ಟ್‌ a) [ಬೆಳಂ , __ ಕೆಂಪು] 

ಎ ಬೆಳರ್ಚು (ಕ್ರಿ). (ಆಲಂ) ಶೋಭೆಗೊಳಿಸು: ಈ ಜಗತಿಯನಾಳ್ತು 
ಸಿ ರಥಜನೃಪನೊಳ್ಳಸದಿಂ ಜಗಮಂ ಬೆಳೆರ್ಚಿದಂ (ಕಳು. 3-೬). 


(ಸನಕ. 00-೬6) ; ಅರನೇಜಃಲು ಬಿಕ್ಕೆ ಬೆಳರ್‌ ತಳಿರ್ತ ನಾನಾ ತರು 
(ರಕಕು- ೦೨-೬೪). ಬೆಳಲ : ಬೆಳಲ ಗರುಗಂ ಹಾರಿವಾಳ , , , ಪತ್ರೆಗಳ 
ನರ್ಪಿಸು ಲಿಂಗಕೆ (ಗುರುಣಾ. ೬-೦೪). ಬೆಳಲು : "'ಕಪಿತ್ಯಮೆನೆ ಬೆಳಲುಂ” 
(ನುಂಗ0. ೩8-08); ಕದಸಿಗೆಯ ಸೊಕ್ಕನಟಗುಂ ಪೊಡವಿಯ ಬೆಳಲಿಂಗೆ 
ತೊಳೆಸಿ ಗುಗ್ಗುಳು ಮರಿ(ಚ)ಗಳ್‌ (£ನುಷ. ೨-೬೭) ; ಕರಿಗೊಂಡ ಬೆಳೆಲ 


ಸ 
ಕ್ಸ 


[ಬೆಳರ ಚು] 
ಬೆಳರ್ಥುಟಿ (ನಾ). ಬೆಳ್ಳಗಾದ ತುಟಿ ; ಬಿಳಿಚಿಕೊಂಡ ತುಟಿ: ಬೆಳ 
[ಥಣಂ- ಉು)ರ್ದುಟಿ , . , ಅಳವಳಿದಂಗವೆಸೆಯೆ ಸುರತಾಂತದ ನಳಿನಾಕ್ಷಿ 
ರ್ವಳೆಸೆದಳು (ಕುರಾಸಾಂ" 36-00). : [ಬೆಳೆರ್‌ 4 ತುಟಿ] 
(ನಾ). ಬಿಳಿಯ ಬಣ್ಣ ; ಬಿಳುಪು: ಪುಳಿಂದರಾಜಸುಂದರಿಯರ 
'ಮೊಲೆಯ ಸಿರಿಕಂಡದಣ್ಣಿನಿಂ ಪೊರೆದು ಬೆಳರ್ಪನಾಂತ ತೆರೆಗಳೊಳೆಂ 
«]- . ರಂಜಿಸುವುದು (ಕಾರಂಕೂ, ೦೦೭); ಕುಸುಮಶರನ ಪೊಸಜಸದ 
ಎ ಮುಸುಂಕಿದುದೊ: (೩ಯಳಾ- ೪-00). [ಬೆಳ್‌ -.--ಪ್ಕು) 
ಬೆಳರ್ಪೇಖು (ಕ್ರಿ). ಬಿಳಿಚಿಕೊಳ್ಳು ; ಮ್ಲಾನವಾಗು : ಬೆಳರ್ಪೇಜ್‌ದಾ 
ಜ್ಜ 4ಲಪದ್ಮಂ , . . ತಾಪದಿಂದಿರ್ಪಟ್‌ದಾ ಬಿಂಬಾಧರಂ (ಕುಸುಮಾ, 
-ಓ೬). [ ಬೆಳರ್ಪು -- ಏಜ್ಮು (ಏಆ) ] 
ರಣ್‌ (ನಾ). ಬಿಳಿಯ ಮಣ್ಣು: ಬೆಳಮ್ಮಣ್ಣ ಪೊಸಕಡುಯದೊಳ್‌ 
ನಂಬಿದ ನೀಲಿಯ ತನಿರಸಮೆಂಬಂತಿರೆ ಕಳಿಂದಜೆಯ ಕರ್ಮಡುವಿನೊಂದು 
ಳೆಪಿಂ , . . ಕೊಳಂ . . . ಸೊಗಯಿಸಿದತ್ತು (ಉನಷಿಕ್ಕ. ೫೨-3೦). 
| [ಬೆಳರ 4 ಮಣ್‌] 
ಬೆಳ: ಕ್ಕಿ (ನಾ)- ಬಿಳಿಯ ಹಕ್ಕಿ ; ಹಂಸ ; ಬಾಣಾನಿರುದ್ಧರು ಸಿರಂ 
ಗಿ ಮಂದಿಸಲು ಪಿಡಿದೆತ್ತಿ ಪರಠಸುತ್ತ ಬೆಳರ್ವಕ್ಕಿಯುಮರುಯಡರ್ದು 
(eda ೨-೬೬). [ಬೆಳರ್‌, 4 ಪಕ್ಕಿ] 
ಬೆಳರ್ಪಡು (ಕ್ರಿ). ಬೆಳ್ಳಗಾಗು ; ಬಿಳುಪೇರು : ಅಡರೆ ಕವಿಲ್ರಾದೊಂದೆಡೆ 
ಸೈಿಗೋದ್ಭವದಿಂ ಬೆಳರ್ವಟ್ಟು ನಿಂದುದೊಂದೆಡೆ ಮಲಯೋದ್ಭವಪ್ರೆಸರದಿಂ 
ಯಂ... ಸರಸೀವಿಭಾಗದೊಳ್‌ (ಉತಿತಿ. ಊ)- 
[ ಬೆಳರ್ಥ -- ಪಡ್ಡು] 
ಬೆಳರ್ಫಣ್ಣ (ನಾ). ೧. ಬಿಳಿಯ ಬಣ್ಣ ; ಶ್ವೇತವರ್ಣ : “ಬೆಳರ್ವಣ್ಣ 
ನದು ಧವಳಂ ” (ತಾ 00-230); ಮೂವಣ್ಣಂ ಬರಿಸಿಡುವರಲ್ಲ ಸು. 
ನ್ನೈಯ ಪೊಂಬಣ್ಣದ ಬೆಳರ್ವಣ್ಣದ ಕೆಂಬಣ್ಣದ ಕೇಸರಮುಮೆಸಟ್ಗಳುಂ 
usa (ಹಂತಿ: 8-06); ಇಳಿದತ್ತಂಸಂ ಕಪೋಲಂ ಕಡುಬಡವೆನಿಕುಂ 


ಹಣ್ಣಂತೆ ಗುರುಬೋಧೆ ನೆರೆಗೊಳ್ಳೆಬೇಕರಿ (467, ೬0), ಬೆಳೆವಲ್ಲ: 
ಬೆಳವಲವು ಖರ್ಜೂರ ದಾಡಿಮ ನಿಂಬೆ (ನರೋ: 2೯-30). ; ಬೇಲ: ಆಲಂ 
ಜಾಲ ಬೇಲಂ... ಬ್ರಹ್ಮವೃಕ್ಷಂ ಕಣುಕೆ ತಟ್‌ಯದಿಂದೊಪ್ಪೆತಿ 
ರ್ದತ್ತರಣ್ಯಂ (೧08. ೦-೬3); ಬೇಲ ಸೆಳ್ಳು. ೬ . ಪಾದರಿಯಾದಿಯಾದ 
ಪೆರ್ಮರಗಳ ಕುಡೊಳ್ಳೆತರುತಮಿರ್ದರು. (ಫ್ರಕ್ಕಾತ್ರ. ೩-೬); ಪರಿಮಳದ 
ಪಣ್ಗಳೆನಾಂತು ತುಂಗದ ಬೇಲಗಳಿಹುವು (ಕಂಠಿ, ೩:6). ಬೇಳ್ಕ : 
“ಗಂಧಫಲಾ__ಬೇಳ ಬೆಲ್ಲವತ್ತ, ಸಂಪಗೆ” (೬4೦. ೪೪); ಕಮ್ಮಿತರಂತೆ 
ಬೇಳಂ ಭೂಮಿ ಪರ್ವದಂತೆ ಸೀಗೆ... ಮತ್ತಮೆನಿಶಾನುಂ ತೆಳದ 
ಮರದುಜುಗಲ್‌ (೫೫0. ೨-46 6). ಬೇಳಲು: `'ಕಪಿತ್ವ..._ಬೇಳಲು, 
ಸಿವನ್ನಿ'' (೬೩ರ. 30). [ದೇ.॥ ತಮಿ, ವಿಳವು, ವಿಭಾ, ಪೆಳ್ಳಿಲ್‌ ಮಲ. 
ವಿಳ್ಳಾ; ತೆಲು. ವೆಲಗ./ಸಂ. ಬಿಲ್ವ] 

ಬೆಳಲ 'ಬೆಳಲ್‌' ನೋ. 

ಬೆಳಲು 'ಬೆಳಲ್‌' ನೋ. 

ಬೆಳವ 'ಬೆಳುವ್ಕ' ನೋ. 

ಬೆಳವ 'ಬೆಳುವ್ಯ' ನೋ. 

ಬೆಳವಡಿಚ 'ವೇಳೆವಡಿಚ' ನೋ. 

ಬೆಳವಣಿಗೆ, ಬೆಳವಳಿಗೆ, ಬೆಳೆವಣಿಗೆ, ಬೆಳೆವಳಿಗೆ (ನಾ). ೧. (ಮನುಷ್ಯ. 
ಪ್ರಾಣಿ ಮುಂತಾದುವುಗಳ) “ಅಂಗಾಂಗಗಳು ಬಲಿತು ಬೆಳೆಯುವಿಕೆ : 
ಗಂಡಕಕ್ಕೆ ಸರ್ತಿಗೆ ಒಂದೇ ಮರಿ ಹುಟ್ಟುವುದು . . . ಅಧರ ಬೆಳವಣಿಗೆ 
ಪೂರ್ಣವುಗಲಿಕ್ಕೆ ಐದುವರ್ಷ ಹತ್ತುವುದು (ಈಂಂಯ.೪-೪೪)- ೨. ಏಳಿಗೆ; 
ಅಭಿವೃದ್ಧಿ : ಭಾಗಮ್ಮ ಮಗನ ಬೆಳವಣಿಗೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು 
ವಹಿಸಿದ್ದಳು (ಕ010.೧೭)- ೩. ಹೆಚ್ಚಳ ; ವೃದ್ಧಿ : ಇಂತಹ ಕೊಳಚೆ 
ನೀರು ಸೊಳ್ಳೆಗಳ ಬೆಳವಣಿಗೆಗೆ ಎಡೆಕೊಡುವುದು (634೫. ೪0). 
ಬೆಳವಳಿಗೆ : ೧. ನಲವಿಂದ ತಮ್ಮ ತಮ್ಮ ಮೊಲೆಗಳ ಉಂಡಲ್ಲದೆ ಬೆಳವಳಿಗೆ 
ಯಿಲ್ಲ (ಮುನುಗುಂ.ಕ- 38೬-14); ಹರಿಯಂಭಿಯುಗ್ರತರ ಬೆಳವಳಿಗೆಗಂ ಸಪ್ತ 
ಗಿರಿ. ಚೂರ್ಣವಾಗೆ (ಏಕೋಫು 03-೩೭). ಬೆಳೆವಣಿಗೆ: ೨. ಅಭಿವೃದ್ಧಿ, 


ಎ ಬೆಳರ್ವಣ್ಣಂ ಮೆಯ್ಸೆ ತೀವಿತತ್ತಿ (8ಕುಂತ- 63-೬೦). ೨. ಶಿವ; ವಿಕಾಸ, ಬೆಳೆವಣಿಗೆ (0076100081 ಶಕ್ರಿಕಿ. ೩೦)" ಬೆಳೆವಳಿಗೆ : 
ದ್ರ : “ ಬೆಳರ್ವಣ್ಣಂ ನೆತ್ತಿಗಣ್ಣ . . . ಸ್ಮರಹರಂಗೆ ನಾಮ" ೪. ವಿಕಾಸ: ಈ ದರ್ಶನಗಳ ಬೆಳೆವಳಿಗೆಯಲ್ಲಿ ಅನಂತರ ಉದಿಸಿದ 
(wavo. ೦೮). [ಬಳರ್‌, 4 ಬಣ್ಣ] ಪರಿಷ್ಕಾರಯುಗವೇ ಪ್ರಸ್ತುತ ಲೇಖನದ ವಿಷಯ (ತತ್ಕಶ್ಪಾ ೨೪೨); ಆರಂಭ 


ಬೆಳರ್ವಾಯ" (ನು). ೧. ಇ ಬೆಳರ್ದುಟಿ ; ನಡು ಪುರ್ವ ಬಾಸೆ 

ಸ್ಲಸೆಗೆಯನುಂಟುಮಾಟ್ಬಿ ಜಘನಂ ಬೆಳರ್ವಾಯ್‌ ಮೊಲೆಗಳ್‌ ಕದಂಪು 
ಎರ್ವಸಿಅನೆ ನೋಡೆಇ(ಕುಕಠಾ- ೪-೭3); ಪೀರೆ ಪೊದಟ್ಟು ಪೊಂಗಿ ಬೀಗಿದ 
ಳರ್ವಾಯ್‌ . . . ತನ್ನೊಳೊಪ್ಪೆ ಸುರತಾಂತ್ಯದೊಳ್‌ (6ಸರ, ೦-೩೩)- 
. (ರದನಕಾಂಶಿಯಿಂದ) ಚೆಲುವಾದ ಬಾಯಿ : ನಾಸಿಕದ ನೀಜ್‌ಗೆ 
ಳರ್ವಾಯ ಭಾಗ್ಯನಿಧಿಗೆ (೧೦೪: ೩-೫೦ 5)... [ಬೆಳೆರ್ಕ್‌ 4 ಬಾಯ್‌] 

, ಬೆಳಲ, ಬೆಳಲ್ಲು ಬೆಳವಲ್ಕ, ಬೇಲ, ಬೇಳ,, ಬೇಳಲು (ನಾ). 
೦ದು ಬಗೆಯ ಮರ ಮತ್ತು ಅದರ ಹಣ್ಣು ; ಕಪಿತ್ಸ : ಆಮ್ರಂ 
ಳಲಿಂಗುಳಂ ಪನಸು ನಿಂಬಂ (ನ್ಮ. ೦೦೪೦ ಶೂದ್ರಕ); ಗುಡದಿಂ 
ಳೈಣ್ಣೆಯನರೆಗುದಿಖಸಿ ಬೆಳೆದಿರ್ದ ಬೆಳಲ ತಿರುಳೊಳ್‌ ಬಟ್‌ಕಂತದಳ 
'ಮನಾಜ್ಯಮಂ ಕೂಡಿದೊಡದು ಲೇಸಪ್ಪ ತುಪ್ಪಮಷ್ಪುದು ಪುಸಿಯೇ 
ರೂ ಕೂ ನ. ಬೆಳಲನೆಟಲೋಳ್ಕಜಕದುಂಪೋಗಲೈ " ಸಲ್ಲ 


೬೪); 


4 


ಕಾಲದಿಂದಲೂ ಸಂಸ್ಕೃತನಾಟಕವು ಮಂಗಳಾಂತದ ನಿಯಮಕ್ಕೆ ಸೆರೆಸಿಕ್ಕಿದ್ದ 
ರಿಂದ ಈ ಬಗೆಯ ಬೆಳೆವಳಿಗೆಯನ್ನು ಕಳೆದುಕೊಂಡಿರಬಹುದೇ? (ಕಾನ್ಮಸ.೪). 
[ಬೆಳ್ಳೆ 4 - ವಣಿಗೆ] 
ಬೆಳವಲ, 'ಬೆಳಲ್‌' ನೋ. 
ಬೆಳವಲ್ಲ 'ಬೆಲ್ಕೊಲ' ನೋ. 
ಬೆಳವಳಿಗೆ “ಬೆಳವಣಿಗೆ' ನೋ. 
ಬೆಳವಾರ (ನು). ಜಾತಿ? ಟ್ಟವನು: ಪೆಬೌಿವನ್ಯಾಯವ ನೋಡದನ್ಯರೊಳೆ 
ಮೂಖ್‌ಟ್ವಿಲ್ಲರಂ ಬಾಧಿಪಾ ತಳವಾಜಿಂ ಬೆಳೆವಾರನೈ (ಸೋನೇಕ- ೬). 
[ ತಮಿ. ವೆಳಿಯಾರ್‌-ಎಅಪಂಚಿತರು; ತೆಲು. ಬೇಲರಿಇ ಅವಿವೇಕಿ] 
ಬೆಳವಿಗೆ (ನು). ಏಳಿಗೆ; ಅಭಿವೃದ್ಧಿ : ಬಸವಣ್ಣಾ ನೀವು ಮರ್ತ್ಯಕ್ಕೆ ಬಂದು 


ನಿಂದರೆ ಭಕ್ತಿಯ ಬೆಳವಿಗೆ ದೆಸೆದೆಸೆಗೆಲ್ಲ ಪಸರಿಸಿತಖ್ಯಾ (ನತಸಂ- ೩6-೨೩); 
ತರುಣಸಿತಕರನ ಬಿಳವಿಗೆ ಪಿರಿದುಂ ಕುಂದಲ್ಲಿಮಿತ್ತವೆಂದೇಳಿಪುದಾ 


ಬೆಳವಿನಮರೆ ೬೬೦೦ ಬೆಳುಗಾಲ 
ಕುರುಕ್ಸೈಪಕುಮಾರಕ. ನಿರೆಂತರವರ್ಧನದೆಸಕಮಪ್ಪ  ಬೆಳವಿಗೆ ನಿಸದಂ| /ಬೆಳ್ಳು 'ಬೆಳ್ಕೆ' ನೋ. 
(59088. ೦೫-೨); ಸಾಲದೆ ಭರತಕುಲದಲಿ ನಿನ್ನ ಬೆಳವಿಗೆ (ಕುನ್ಮಾರ್ರೊ ಬೆಳ್ಕು "ಬೆಲ್ಮ್‌' ನೋ. 
[ ಬೆಳಪು 4 ಇಗ್ಮೆ 7 ಬೆಳುಕ (ನಾ). ೧. ಬೆಳ್ಳಗಿರುವವನಂ : ಅಬ್‌ಕಂ, ಬೆಳುಕೆ, ! (wd 
ಬೆಳವಿನಷುರ (ನಾ). ಒಂದು ಬಗೆಯ ಮರ ; ಬಿಲ್ವಪತ್ರೆ, ಬಿಲ್ಬ, (ಕರುರ: ೨೦೫ ಶ್ರಯೋ), ವಿ. ಬಿಳಿದು; ಬಿಳುಪಾದು! ಆ 


[ಮರ (ಸ್ಯ368- ಊಟಿ. 1? 4 ಮರ್ಕ] 

ಬೆಳವು (ನಾ). ಎ ಬೆಳವಿಗೆ: ಭಕ್ತಿಯ ಬೆಳವಿಂಗೆ ಬಸವಣ್ಣನೇ 
ಶನಾದ ಅಜಂವಿನ ಬೆಳವಿಂಗೆ ಚೆನ್ನಬಸವಣ್ಣನೇ ಕಾರಣಿಕನಾದ 
, ೬೨೯೩): ಮೋಕ್ಷಡ . ಹೆಳೆವನಿದಲೊಳು ಪಡೆಯಲೆಂದಾರ್ಜಿಸಿ 


“ಬೆಳೆಸಾಲು' ನೋ. 
ಬೆಳುವಸೆ' ನೋ. 
“ಬೆಳೆಯಿಸು' ನೋ. 


ವಿಷಯಾಂತರಾಳದೊಳ್‌ (ಹುಕಣ- ೦-೩9); ಆರಾಧನೆಯ 
ಡೆ ಅಮೃತದ ಬೆಳಸು ವಿರೋಧಿಸಿದಡೆ. ವಿಷದ ಬೆಳೆಸು (0ನ. 
; | ಫಲಿಸಿತರಸಾ ನಿನ್ನೆ ಭಾಗ್ಯದ ಬೆಳೆಸು (ಕುಣ್ಮಾರ್ರೋ. 03-4). 
; ಕಾಳು : ಸಸಿಯೊಳ್‌ ಬೆಳಸಂ ಕೊಳ್ತವೋಲಸಾರದೊಳ್‌ 


ಓ ಮಹೀಪತಿ ಕೊಂಡಂ (ಕಾಂತಿಫು- 5-038); ಜಿನಭಕ್ತಿಯೆಂಬ 


ಮಾಡಿ ಫೂಜಿಸಿ'(0ರ3೯ಕ್ಕು. ೪೨೬). [ ಬೆಳ್ಳೆ -- - ಸ್ಕು] 
ಬೆಳಸೆ 'ಭೆಳುವಸೆ' ನೋ. 
ಬೆಳಹು, |()- ವೃದ್ಧಿಪಡಿಸು ; ಬೆಳೆಸು: ಮುಂದಿನ್ನು ವೀರ 


ಶೈಮಗಭುದೆ ನಡವಳಿಯ ಕುಡಿವರಿಸಿ ಬೆಳಹುವನೆನಿಪ್ಪಂತೆ ನಿಡುಗೇಸ 
ಆದು ಬೆಳೆದುದು (ಸೌಂದಪು. ೨-೩೦) 
[ಬಿಕ್ಕೆ 4 -ಹ್ಯು (ಇಎಪ್ಪು) 

(ನಾ). = ಬೆಳವಣಿಗೆ : ತುಂಬಿನಲಿ ಕತ್ತರಿಸಿದೆಡೆಯಲಿ ಬೆಳಹಿ 
ಈಸಿ ಪರಿಯ ದೋಷವು ದಂಡಿನಲಿ ತರುದೋಷೆ (ಸಾಳ್ಕಳಾ. ೦೮-00). 
[ಬೆಳ್ಳೆ 4 -ಹ್ಯು(ಎ- ಸು) 
ಬೆಳಾಕರಣ| (ನು). ಓಂದು ಬಗೆಯ ತೆರಿಗೆ: ಎಜದುಕೊಟ್ಟ ಸ್ಮಳೆಂಗಳಿಗೆ 
೬ ಬೆಳುಕರಣ . . . ವತ್ತುಗಾಯಿ ಮೊದಲಾಗಿ 

[ಬೆಳ್‌ + ಆಕರಣ ] 
= ಬೆಳಾಕರಣ ; ಗುತ್ತಗೆ ಕಾಣಿಕೆ. ಖಡ್ಡುಯ 
ಬೆಳುದಂಡ (3322, ೩೫೬ ೨೪೬-೨೬; 1433). 

[ ಬೆಳ್‌, 4- ಆಕರಣೆ, ] 

"ವೇಳೆವಡಿಚ' ನೋ. 


x x ನ್ನಿಲ್ಮಲಗೆ 
ಸ್ತ್ರಿ x ಸೊಬ್ಬಗೆಯೆ ಬೆಳಿಯಕ್ಕಿ ಯೆಮ್ಟು ದಿಲ್ಲ ಎಲ್ಲ ಕೂಟಣ 
ಗ್‌ 11 (ಸ): ಶ್ರೀರಂಗ. 69-0೬ ; ಸು- 98ಯ ಕತ). 

1p ಇದು "ಬಿಳಿಯಕ್ಕಿ' ಎಂಬುದರ ಅಹಲಿಖಿತ) 


10 


30 


86 


48 


ಕೆಚ್ಚಿಂಗೆ ಕಿಚ್ಚನಿಕ್ಕಿ ಸುಟ್ಟು ಬೆಳು [ಣಣಂ: ಳ್ಳ] ಕನ ಮಾಡಿ ses 
ದಂತೆ ಮಾಡು (ಎನ. ೨೩4) 5 ಪಳಿಕಿನಂತೆ ಬೆಳುಕನಾಗಿ ಜೋಚಿತ 
ರುಚಿಯೆ ನಿಲೆ (ಕರ್ರಥ- ೦೦-೪೭ 2). ೩. (ಆಲಂ) ಸ್ಪಷ್ಟವಾದುದು; 
ನಿಚ್ಚಳವಾದಂದು : ಶ್ರುತಿಯಬಿಳಶಾಸ್ರಾರ್ಥವತಿಬೆಳುಕನಾಗಿ (| ಸಂತತ 
ಪೊತ್ತೆವೆಣ್ಣಳಂತಿರ್ಪವೆಂದುಂ ಜಿತಪುರನೆ ವಿದ್ಯೆ ಸಂತತಪತಿವ್ರತೆಯೆಂತೆ ಕ್ಷಿತಿ 
ಯೊಳೆತಿಗೋಪ್ಯವೆಂದಾ ಸೃಂದವಂ (ಸಾನಂತ, ೩-೪). 
[ಬೆಳು ( ಬಿಳಿದು) +-ಕ್ಕ] 
ಬೆಳುಕರಿಸು 'ಬೆಳ್ಕರಿಸಂ' ನೋ. | 
ಬೆಳುಕು (ಕ್ರಿ). ಮಿಟುಕಿಸು : ವಿಜನಮಹ ಠಾವಿನೊಳ್ಳುಳ್ಳಿದುಗ ಬೆಳುಕ 
ದೆವೆಗಳಮುಭಯದಿಟ್ಟಿಗಳ ನಾಸಾಗ್ರದಲ್ಲಿ ನೆಲೆಗೊಳಿಸೆ (ಕುಕಾರಾ, 300-33). 
[ *ಇತೆಲು, ಬೆಳಕು-ಚಲಿಸು ] 
ಬೆಳುಗತ್ತೆ ' ಬೆಳ್ಳಟಿಕ್ಕಿ' ನೋ. 
ಬೆಳುಗದಿರ "ಬೆಳ್ಳದಿರ' ನೋ. 
ಬೆಳುಗದಿರು *ಬೆಳ್ಳದಿರ್‌' ನೋ. 
ಬೆಳುಗನ್ನಡ * ಬೆಳ್ಳನ್ನಡ' ನೋ. 
ಬೆಳುಗನ್ನಡಿಗ (ನಾ). ಅಜ್ಞನಾದ 'ಕನ್ನಡಿಗ : ಎಲೆ ನಲ್ಲಳೆ ಸಕ್ಕಜವಿನಿಸಖ್‌ವನ 
ಬಳಕೆಯ ಬೆಳುಗನ್ನೆಡಿಗನ ಹೊಲಬಲ್ಲ ಕೃತಿಯಿದು (ಸೊಲಸೋ- ೦-೨4). 
[ಬೆಳ್ಕು (- ಬೆಳ್ಕ್‌) 4 ಕನ್ನಡಿಗ] ಜಃ 


ಬೆಳುಗವತೆ (ನಾ). ಬೆಳಗಿನಲ್ಲೇ ಮಾಡುವ ಲೂಟಿ ; ಹಗಲ ಡೆ: 
ಬೆಳುಗವ [ಕಾ೫ಂ- ವಿ]ತೆಯನ್ಮಾಯ ಪರಿಭವ ಠಕ್ಕು... ನಿನ್ನೊಳಿಲ್ಲಲೆ 
(ಕುಪ್ಮಾಸ- 0-9) ; ಠಕ್ಕು ಪಳಿವು ಬೆಳುಗವತೆ ದುರ್ವಸನಂ . .,, ಚೆನ್ನ 


ಬಸವನಿಹ ರಾಜ್ಯದೊಳ್‌ ಮಿಸುಕವು (ಕಂಪು. ೬-೪೦). 
[ಬೆಳ್ಳು (< ಬಿಳಿದು) 4 ಕವತ್ಯೆ (ನ ಕವರ್ತೆ)] 
ಬೆಳುಗಾಯ್‌ ' ಬೆಳಗಾಯ್‌ ' ನೋ. 
ಬೆಳುಗುಯ್ಕೊಲೆ * ಬೆಳಗಾಯಿಮೊಲೆ” ನೋ. 
ಬೆಳುಗಾರ, 'ಬಿಳಗಾರ, ಬೆಳಿಗಾರ (ನಾ). ಖನಿಜಲವಣ; uli ; 
ಪಟಿಕ: “ ಟಂಕಣಂ-ಬೆಳುಗಾರ ” (೬4ಛ- ೬೪): ಬೆಳುಗಾರವ ಬೆರಸಿ 
ಬೆಚ್ಚ ಬಂಗಾರಕ್ಕೆ ಸಂದುಂಟೆ ಹೇಳಾ (ಅನಶ0- ೨೨೭-೦೦೨೪); ಏಪ್ಪಲಿ ಗುಳ್ಳ 
ಬೆಳುಗಾರ ಹೊಮ್ಮುಗುಳ್ಗಳ ಸಲೆಯಿವಂ ಮಧುವಿಂದೆ ಕಲಸಿ (ನವ: 
೦೩-೪); ಅಲಂಪಿನ ಬೆಳುಗಾರಮನಿಟ್ಟುರುಪಿ ರತೋದ್ದಿ ಪನದ ರಿಯಿಂ 
6-೪೭). ಬೆಳೆಗಾರ : ಆ ಕೆಚ್ಚಿಂಗೆ ಕಿಚ್ಚನಿಕ್ಕಿ ಸುಟ್ಟು ಬೆಟ್ಟುಕನ 
ಬೆಳ[83820.೪0]ಗಾರದಂತೆ ಮಾಡು (0ನ. 383) : ಶರಣ 
ಮುರಿದ ಬಂಗಾರವ ಬೆಳಗಾರದಲ್ಲಿ 'ಬೆಚ್ಚಂತಿರಬೇಕು ಲ! ಗದಲ್ಲಿ 
(650ರ. ೨೩ ೬೭). ಬೆಳಿಗಾರ ; ಕಕ್ಕೆ ಹಗಿನು ಬೆಳಿಗಾರ ಜೇನುತುಪ್ಪ 
ಇವಂ ಮರ್ದಿಸಿ ಲಿಂಗಲೇಪನಗೈದು ರತಿಗೆ ಯೆ ಸ್ಥಿ ಸ್ತ್ರೀಯರು ಸಯೋಷ. 
ಪಡುವರು (ಕಾಮುಣ. ೨೭೦) ; ಕಲಬುಗ್‌ನಲ್ಲಿ ಉಪ್ಪುಬೆಟ್ಟಗಳ ಬಳಿ, 
ಪಟಿಕವು (ಬೆಳಿಗಾರ) ವಿಶೇಷವಾಗಿ ತಯಾರಾಗುತ್ತದೆ. (ಕೂಗೋಕ್ಸ ೬0). 
`ಬಿಳಿಗಾರ' ಪರಾ. [ದೇ.॥ ತಮಿ. ವೆಳ್ಳೈಕ್ಕಾರಮ?, ಮುಲ. 
ಪೆಳ್ಳಿಕ್ಕಾರಮ್‌; ತುಳು, ಬೆಳಕಾರ, ತೆಲು. ವೆಲಗಾರಮು] 
ಚೆಳುಗಾಲ (ನಾ). ಆಕಾಶವು ಶುಭ್ರವಾಗಿರುವ ಕಾಲ; ತ 
ಮಳೆಗಾಲ ಹೋದುದು ಬೆಳುಗಾಲ ಬಂದುದು ದಳ ನಡೆವುದಕಿನ್ನು ಟನ್ನು 
[ಜೆಳ್ಳು(-ಇಬಿಳಿದು) 4. ಕಾಲ] 


(೩ಯಕಾ- 
ಮಾಡಿ 
ನಾದಡೆ 


(ಕರತ ೨-0). 


ಬೆಳುಗುಳ 
ಬೆಳುಗುಳ 'ಬೆಳ್ಗೊಳ' ನೋ. 
ಬೆಳ. *ಬೆಳ್ಳೊಡೆ' ನೋ. 
ಬೆಳುಗೊಳ 'ಬೆಳ್ಗೊಳ 'ನೋ. 
ಬೆಳುಚೊನ್ನ (ನಾ). ಶುಭ್ರವಾದ ಬೆಳುದಿಂಗಳು : ಸಂಜೆಯೊಳು ಶಶಿಯ 
ಬೆಃ 


ಜೊನ್ನವಿರೆ ಸೊಡರಿಗೆಳಸರೇ (98೫: ೧-೨-೦೪). 
[ಬೆಳ್ಳು (< ಬಿಳಿದು) -ಜೊನ್ನ] 

(ನಾ). ಒಂದು ಬಗೆಯ ಆದಾಯ; ದಂಡರೂಪದಿಂದ 
ಬಗ್ಗಂವ ಆದಾಯ : ನೊಗಹಣವೊಕ್ಕಲು ಗುತ್ತಗೆ ಕಾಣಿಕೆ ಖಡ್ನುಯ 
ಬೆಳ್ಳಾಕರಣೆ ಬೆಳುದಂಡ ಎಸೆ ಒಸಗೆ (28. xv. ೨೪೬-೨೬: 1493). 

[ಬೆಳ್ಳು ದಂಡ) 
ಬೆಳುದಿಂಗಳ್‌ " ಬೆಳ್ಲಿಂಗಳ್‌ ` ನೋ. 

ಬೆ (ಳು *ಬೆಳ್ಬಿಂಗಳ್‌ 'ನೋ. 

ಬೆಳುದುರೆ (ನಾ). ಒಂದು ಬಗೆಯ ಸಸ: ಉಡೀ, ಬೆಳುದುರೆ, 

ದುರೆ (ಕ್ಕು8n. ೩೨-೩೦೦), [ಬೆಳ್ಳು (ಎಬಿಳಿದು) ..-ಉದುರೈ) 
ಬೆ “ಬೆಳ್ಳಗೆ 'ನೋ. 

ಬೆಳುನಗ್ಕೆ (ನಾ). ಕಪಟದಿಂದ ಕೂಡಿದ ನಗು; ಸೋಗಿನ ನಗು: 
ಅಸದಳದ ಜಡಗತಿಯ ಬೆಳುನೆಗೆ ಯ ವಕ್ರವಾಕ್ಕಸಮೂಹದವಗುಣಂಗಳ 
ಸಂಭದಿಂ ಕುಲಂ ಹಸಗೆಟ್ಟನಾಮಿಕೆಯರಾದರಲ್ಲದೆ ಸಂಗವಾರ ಕುಲಮಂ 


ಕೆಡಿಸದು (18೧. ೭-೩). [ಬೆಳ್ಳು (ಬೆಳ್ಳ) ನಗೆ) 
ಅ (ಕ್ರಿ). ಮೆಲುನಗೆಯಿಂದ ಕೂಡಿರು ; ಮಂದಹಾಸ 
ದಿಂದಿರು : ಬೆಳುಸಗೆವೆತ್ತೆನ್ನ್ನ ರಂಗ ಬಾರೆಂಬ ಕೋಮಳೆಯ ಕೋಜ್‌ಕೆ 
ಯೆಳಿದಾದಪುದೊ (5580, ೨3-0). 
ಬೆಳುನುಡಿ *ಬೆಳ್ಳುಡಿ' ನೋ. 
ಬೆಳುನೆಲ್ಲಿ (ನಾ). ಒಂದು ಬಗೆಯ ನೆಲ್ಲಿ: ಎಲವ ಮುತ್ತುಗ ಹಾಲೆ 
ಯಭನೇಜೀಲು . . . ಬೆಳುನೆಲ್ಲಿ (ಹಾಳ್ಮರಾ- ೩-೬). 
| [ಬೆಳ್ಳು (ಇ ಬಳಿದು) ನೆಲ್ಲಿ] 
ಬೆಳುನೊರೆ: 'ಬೆಳ್ನೊರೆ ' ನೋ. 
ಬೆಳುಪು 'ಬೆಳ್ಬು, 'ನೋ. ` 
ees `ಬೆಳ್ಮಣ್‌ ' ನೋ. 
ಬೆಳುಮತ್ತಿ (ನಾ). ಬಿಳಿಯ ಮಚ್ಚೆ : ಬೆಳುವತ್ತಿ ಕಾರೆಳ್ಳು ಸುಪ್ರದಕ್ಷಿಣ 
ವಾಥ ಸುಳಿ... ಎಸೆದುವು ಚಕ್ರಧರಗೆ (ಕರತ. ೬-೭೦). 
| [ಬೆಳ್ಳು (ಇ ಬಳಿದು) 4 ಮತ್ತಿ (ಸ ಮಚ್ತ್‌,)] 
ಬೆಳುಮಾತು (ನಾ). ದಡ್ಡತನದ ಮಾತು; ಅವಿವೇಕದ ಮಾತು: 
ಕಲೆಷಂತರೊಲ್ಲು ಕೂಡಿದರೆನೆ ಸಾಕು . . , ಸೆಳೆನಡು ತೊಡೆ ತೋಳು 
ಳೊಂದಿದುವೆಂದು ಬೆಳುಮಾತನಾಡಲದೇಕೆ (663: ೦೦-೦೦೬). 
| [ಬೆಳ್ಳು (-ಬೆಳ್ಳ್‌ 2.) ಮಾತ್ಸು] 
ಗಳ (ನಾ): ಬೆಳಗುವ ನಕ್ಷತ್ರ ; ಮಿನುಗುವ ತಾರೆ: ಪ್ರಾರ್ಧ 
ಕೊಳಟಿ ಬೆಳುಮಾನ ಮಿಂಚುತಿವೆ ಬಾನಿನೊಡಲಿನಲ್ಲಿ (ಫ್ಮರಸ. ೩೨-೩)- 
| [ಬೆಳು (<ಬಳಿಡು) - ಮಾನ] 
ಬೆಳುಮುಗಿಲು 'ಬೆಳ್ಮುಗಿಲ್‌' ನೋ. 
ಬೆಳುವ,, ಬೆಳವ (ನಾ). (ಅಪಶಕುನ ಸೂಚಕವೆಂದು ಭಾವಿಸುವ) 
ಒಂಧು ಬಗೆಯ ಪಕ್ಷಿ; ಕಾಡುಪಾರಿವಾಳ : “ಪಿಂಗಂ ಬೆಳುವಮೆನಿ 
ಸಿಕನ್ನ” (ಹಣ. ೩೨--00) ; ಬೆಳುವ ಬೆಂಚೆ ಬೆತ್ಕು ಬಕ ಮಾನ್ಫುಲಿಗ 
೬.೬ ಮಡಗೊಳಲೆ ಮುಖ್ಯವಿಹಂಗನಿವೆ ವೈದೇಹಿ ನೋಡು (ಕೊಂಗಣ. 
ಆಂ) ; ಬೆದಜುಗಣ್ಣ ಬೆಳುವನಂತೆ ನಿನ್ನಟಲ್ಲ ಟಲ್ವೈನಾನ್‌ (ಇಕೃತ್ಯಾ- 
೩-04೦). ಬೆಳವ್ನ : ಗೂಬೆ, ಕಾಗೆ, 


[ಬೆಳುನಗೈ (ಎಬೆಳ್ಗಗೆ) 4 ವೇಲು] 


ಬೆಳವ (ಒಂದು ಬಗೆಯೆ ಪಾರಿವಾಳ) 


೬೬೦೧ 


ಪ 


25 


40 


ಬೆಳುಹು 


ಗಳ ವಿಷಯದಲ್ಲಿ ಈ ಮೂಢನಂಬಿಕೆ ಬಂದಿದೆ. (8೧ರ: ೩) ; ಹಾಡುವ 
ಬೆಳವ ; ಹಾರುಳೆ ಪಾರಿವಾಳ ; ಬೊಗಳುವ ನಾಯಿ , .. ಮುಂತಾದ 
ದಿನದ ಸಂಸಾರದಲ್ಲಿ ಕಾಣಬರುವ- ವಿಷಯಗಳನ್ನೆತ್ತಿ ಅವುಗಳಲ್ಲಿ ವೈರಾಗ್ಯ 
ಸಂಪತ್ತನ್ನು ತುಂಬಿ ಸೂರೆಗೊಂಡಿದ್ದಾರೆ (506: ೬6 ಕಂಗಾರ್ಕಕಂಕಯ). 
[ದೇ.॥ ತೆಲು. ಬೆಳವ] 

ಬೆಳುವ್ಕ, ಬೆಳವ, (ನಾ). ಒಂದು ಬಗೆಯ ಮರ; ಬಿಳಿಧೂಪದ 
ಮರ : ನಿಮಿತ್ತ ಲಗ್ನ ಮಾಯಾ ಮರವಳಿ ಬೆಳುವ ಮೂಲಿಕೆಯಿಂದ 
ಕಡೆಯೆ ನಿನ್ನ ಇರವು (ನರೇವ- ೨೭೯೩೭). ಬೆಳೆವ : ಮಾವು ಹಲಸು. 
ಬೆಳವ[ಕಾಕಾಂ.ಲ) ದಾಡಿಮವಣ್ಗಳಾದಿಯಾದಾ ಪಕ್ಚಫಲದೊಳಗೆ ಕಲಸಿ 
(ಸೂತಕಾ- 5-4೬) ; ಮತ್ತಿ ಮಧುಕಂ ಮಂಗಾರೆ ಪಚ್ಚಾರಿದಿಂಡಲಮಾಲಂ 
ಬೆಳೆವಿಂಗಳಂ ಪುಣಿಸೆ (ಕಾ೬ಕೇ- ೩.೩೬). [?) 

ಬೆಳುವಟ್ಟೆ 'ಬೆಳ್ವಟ್ಟೆ' ನೋ. 

ಬೆಳುವಣ್ಣ (ನಾ). ಬಿಳಿಯ ಬಣ್ಣ : “ಬೆ[೫೫0-ಬಿ)ಳುವಣ್ಣವೆನೆ ಬಿಳಿದು” 
(ಕರ್ಮಿಮುಂ-೬ ೪) - [ಬೆಳು; (< ಬಿಳಿದು) 4 ಬಣ್ಣ] 

ಬೆಳುವರಿ (ಕ್ರಿ). ಬೆಳ್ಳಗಾಗು ; ನರೆ: ಜಗುಳಿದ ಹಲ್ಲುಗಳ ಬೆಳುವರಿದ 
ರೋಮಾವಳಿಯೊಳ್ಳೆತರುತಿರಲಾ ಪುರಜನ ನೋಡಿತಾ ವೃದ್ಧನನು (ಜೇನಂತ, 
59-09). [ಬೆಳ್ಕು (ಇಬಿಳಿದು) - ಪರಿ) 

ಬೆಳುವಲ 'ಬೆಳ್ವೊಲ' ನೋ. 

ಬೆಳುವಲು “ಬೆಳ್ವೊಲ' ನೋ. 

ಬೆಳುವಲೆ “ಬೆಳ್ವಲೆ', ನೋ. 

ಬೆಳುವಲ್ಲು 'ಬೆಳ್ವಲ್‌' ನೋ. 

'ಬೆಳುವಸದನ 'ಬೆಳ್ವಸದನ' ನೋ. 

ಬೆಳುವಸದನಂಗೆಯ್‌ 'ಬೆಳ್ವಸದನಂಗೆಯ್‌' ನೋ. 

ಬೆಳುವಸೆ, ಬೆಳಸಿ, ಬೆಳಸೆ (ನಾ). (ಇನ್ನೂ ಬಲಿಯದ) ಹಾಲು ತುಂಬಿ 
ಬೆಳ್ಳಗಿರುವ ಕಾಳು; ಸಿಹಿತೆನೆ; “ಬೆಳುವಸೆ ದುಗ್ಧಿಕಾಖ್ಯಮಕ್ಕುಂ” 
(ಮಂಗರಾ-000-8). ಬೆಳಸಿ: ಸುಟ್ಟ ಬೆಳಸಿಯು ಲೇಸು ಅಟ್ಟ ಬೋನವು 
ಲೇಸು (ರಣ -೦000); ಬೆಳಸಿಯ ಹೊರೆ. ತಂದು ಇಳುವಿದನು (ಸಿರ್ಕಫು- 
4-೬4). ಬೆಳೆಸೆ: ಮಭ್ಲನು ಸುಟ್ಟು ಕೊಟ್ಟ ಬೆಳಸೆಯನ್ನು ತಿಂದು 
(ಕಂ. ೨೩). [ಬೆಳ್ಳು (ಇಬಿಂದು) 4 ಪಸ್ಮೆ (ಪಸ್ಟಿ) ] 

ಬೆಳುವಾಲ, ಬೆಳುವಾಲಿ (ನಾ). ಒಂದು ಬಗೆಯ ಸಸ್ಯ; “ದೇವಲಾಂಗ 
ಲಿಕಾ--ಬೆಳುವಾಲ" (೬40.60) ; ಅಣಿಲೆ ಬೆಳುಪಾಲಕುಪವಿಷಮೆಣಿಸಲದೇಂ 
ಹೊನ್ನೆಗಭ್ರನಾದಿಯೆ. (8ನುರ-3-೪೬). ಬೆಳುವಾಲಿ : “ಭೂರಿರುಕ್ತಾ 
ಬೆಳುವಾಲಿ” (೬40. 003). [? 7 

ಬೆಳುವಾಲಿ 'ಬೆಳುವಾಲ' ನೋ. 

ಬೆಳುವೆ 'ಬೇಳ್ವೈೆ' ನೋ. 

ಬೆಳುವೆಟ್ಟ 'ಬೆಳ್ವೆಟ್ಟ' ನೋ. 

ಬೆಳುವಳಗು 'ಬೆಳ್ವೆಳಗು" ಸೋ. 

ಬೆಳುವೆಳ್ಳಿ (ನಾ). ಹೊಳೆಯುವ ಬೆಳ್ಳಿ; ಶುದ್ಧಬೆಳ್ಳಿ : ಕಳೆಪಿಯ 
ಕ್ಷತೆಗಳರ್ಚನೆ ತಾಯಿಗೊಮ್ಮೆ ಮತ್ತೆಳೆಮುತ್ತಿನಕ್ಷತೆಯೊಮ್ಮೆ ತಳಿರುತಾವರೆ 
ಮೊಲ್ಲೆ ಮೊದಲಾದ ಪೂಪೊಮ್ಮೆ ಬೆಳುವೆಳ್ಳಿಮಿಸುನಿಪೂವೊಮ್ಮೆ (ಭಂತ- 
0೯-೦೦೯). [ಬೆಳ್ಳು (ಬಳಿದು) 4 ಬೆಳ್ಳಿ] 

ಬೆಳುಸರಿ “ಬೆಲ್ಲಿ” ನೋ. 

ಬೆಳುಹದಿಯ ಮರ (ನಾ). ಒಂದು ಬಗೆಯ ಮರ: ಆ ಕೆಆ್‌ಯೆ ಕೂಡುವ 
ನೀರೊತ್ತು ಮೇರೆಯ x x ೫ ಮೇರೆಯಾಗಿ ಆಲ್ಲಿಂ ಮೂಡ ಬೆಳುಹದಿಯ 
ಮರ (೩932 1ಸ-8 ೩-೫೩; 2142), £? 4 ಮರ) 


ಬೆಳುಹು ಬೆಳ್ಳುಸ' ನೋ. 


ಬೆಳುಹೂಲಿ 
ಬೆಳುಹೂ (ನಾ). ಒಂದು ಬಗೆಯ ಸಸ್ಯ; ಬಿಳಿಯ ಹೊಲಿ ಗಿಡ : 
ನೆಲ್ಲಿ ಬೆಳುಹೂಲಿಗಳ ಬೇರಿಲ್ಲಣ ಮುಳುಗೊಗ್ಗಿ ಯೆಂಬನಿತ್ತಆ ಪುಡಿಯಂ 


ಚೆಲ್ಲನೆ ಭೂಗಿನೊಳೂಡಿದೊಡೆಲ್ಲಾ ಪಾವಿನ ವಿಷಕ್ಕೆ ತವಿಲದೆ ಸಾಲ್ಗುಂ 
(೨ನುರ- |೭-8೩)-.[ಬೆಳ್ಳು ( ಇ ಬಿಳಿದು) 4 ಹೂಲ್ಕಿ (ಆ ಪೂಲ್ಮಿ)] 
ಬೆಳೆ, ವೆಳ್ಳೆ (ಕ್ರಿ). ೧. ಮನುಷ್ಯ, ಪ್ರಾಣಿ. ಪಕ್ಷಿ ಮುಂತಾದುವು 
ಶಾರೀಕ್ಗೆಕವಾಗಿ, ಮಾನಸಿಕವಾಗಿ ಅಥವಾ ವಯಸ್ಸಿನಲ್ಲಿ ವೃದ್ಧಿ 
ಹೊಂಡು; ಆತಂ ಕ್ರಮಕ್ರಮದಿಂ ಸುಖದಿಂ ಬೆ[ಕಾಕಾಂ. ಬ]ಳೆದು ನವ 
ಯಾವತ್ಯನಾಗಿರ್ಪನ್ನೆಗಂ (ತ್ಮಾಕಾ- ೩೦-೨೪); ಹುಟ್ಟಿದೆ ಶ್ರೀ ಗುರುವಿನ ಹಸ್ತ 
ದಲ್ಲಿ ಬೆಳ್ಳೆದೆನು ಅಸಂಖ್ಯಾತರ ಕರುಣದಲ್ಲಿ (ಮಶಾರೇ. ಏ- ೩೯-೦೪6): ಅಂದಿಳೆ. 
ಯನಳೆಡ್ಳೂ ತ್ರಿವಿಕ್ರಮನಂದಕಿಮ್ಮಿಗಿಲೆನಲು ಬೆಳೆದು (ತೂರರಾ. ೪-೧೨-೨೭). 
೨. ಗಿಥ, ಮರಗಳು ವೃದ್ಧಿಯಾಗು ; ಸಸ್ಯಗಳು ಬೆಳೆ: “ಬೆಳೆ. 
ಸಸ್ಯವೃತ್ಕೆಸ್ಳ * (ಜರಾ); ಪೂರ್ವ್ವಸ್ಕಾಂ ದಿಶಿ ನೊಲಿ ಬೆಳದಾ ಬೆಳ್ಳಲ್ಕೊ 
ಅಡಿ (೩೫. vir (೫), ಶಾಗಮಂ- ೦೪೯-೬೦ 270); ಬೆಳೆದೊಜಗಿದ ಕಟಮೆ 
ಗಳುಂ | ತಿಳಿಗೊಳದೊಳಗಲರ್ದ ಸರಸಿಜಪ್ರತತಿಗಳುಂ  ಕಳೆಹಂಸೆಗಳ್ಳೆ 
ಕೋಮ/ದಿಇಂಸವತಿಗಳ್ಳೆ ಪಡೆಗುಮೊಸಗೆಯನಾಗಳ್‌ (೪೭ರ. ೩-೦೬೬): 
ಬೆಳೆದು ಧುಗಮಗಿಪ ಗಂಧಶಾಳಿಯಿಂದಲ್ಲಿ ಸುಟ್‌ವ, ಗಿಳವೀಂದಿನೋಳಿಯಿಂ 
ಅಿಯೆ ಸೊಗಯಿಸ (ಕಂಕಣ. ೩-3೨ ರಗಳ) ; ಮೆತ್ತಿದವು ಶರವಿಭದ 
ಚಿತ್ತ ಬೆಳೆದದ್ರಿಯವೊಲಿದ್ದುದು ಮತ್ತಗಜ ನೊಂದೆಖಯದನಿಬರ 
ಗಳಲಿ ೩. ಮೊಳೆ; ಮೂಡು: 


ಮೆಯ್ಯ 
ಬಾಣಹಃ (ಕುವ್ಮಾರ್ರೋ, ೩-೩೯). 
ಹ ಅಂಕುರಿಸು; ಮದವನ್ಮಾತಂಗಕಪೊ;ಲದಿನೋಳೆದೊಣತೆ. 
ಯೊಳೆ ಚೆಳಿದುದೆಂಬಿನಮೆತ್ತಂ ಮದಗಂಧಮೊದವೆ ಕತ್ತಲಿಪುದು ಪುದಿದೇಲಾ 


ಲತಾವಸಿಪ್ರೋದ್ಮಾನಂ (ಕಾರಂಪೂ- « ಬೆಳೆದವೋ ಕೈಕಾಲು ನೀಲಾಚಲಕೆ 


ಹೇಳಿನೆ [ಮುಗಿಲ ತುಡು ವ ತಲೆಯ ತೋಕೆಯ ತೋರಹತ್ತನ ಕಂಡು 
ಕುರುಸೇನೆ. ಕಳವಳಿಸಿದರು (ಕುಠ್ಶಾರ್ರೋ. 03-30). ೪. (ಕೂದಲು, 
ಉಗುರು ಮುಂತಾದುವು ನೀಳವಾಗು ; ಉದ್ದವಾಗು : ಬೆಳೆವ 


ತುಪ್ಪುಳ್ಳಮಾಸೆ ಹಳಹಳನೆ ನಳನಣಸೆ (ಇ೫ರ. ರೇ, ೩3-೧3); ಆ ವಿಮಲ 
ಯಃ: ಪವನು ಬಹಿರಾವರಣನಭಕೊತ್ತಿ ಲಯದಿನದಾ ವಿರೂಪಾಕ್ಷಂಗೆ 
ಘಾತ ಬೆಳೆದನಾ ಹನುಮ (4460. ೪-೦-0೮) 

'ಚಾಚು|-ನೀಡು: ಆ ಮಹಾಗಹನಮಧ್ಯದೊಳಂಒ 
ಸ ನಡುವೆ ನೀಳ್ಕೊಪ್ಬಿ ದಿವಕ್ಕೆ ಪೋಪ ಬಟ್ಟೆಗೆ ಸೋಪೂನಂ 


ಗಟ್ಟಿವೇ ತೆಅತೆಜಿದಿಂ ನೆಗೆದೊಗೆವ ಪೊಗೆಯಂ ಕಂಡು (ಶಂಠತಂ- ೦೦೬-೫): 
ಬೀಗಿ ಬೆಳೆದು ನಭಕಡರ್ದೊದೆ ದೆ:ವರ್ಕಳಾರೋಗಿಪ ಸವಿಗಾಣರ್‌ ಪೋಗಿ 
ಮಾಡುವುದೇನೆನುತ ಲಜ್ಜಿಸಿ ತಲಿವಾಗಿದಂತಿಹುದು ರಾಜಾನ್ನ (ನೋತತ. 
೨-೪9): | ೬. ಪೈರಿನಿಂದ ತುಂಬು; ಸಸ್ಯಸಮೃದ್ಧವಾಗು: 
ಅಳುರದ] ಕಿರ್ಚು ಮುಟ್ಟದು ವಿಷಾದಿ ಮಹಾಸತಿಯಿರ್ದ ಮಂಡಲಂ ಬೆಳೆ 
ವುದು ಬೇಡಿದಂತೆ ಮಲಕ ಕೊಳ್ಳುದು (ಅಶಪು. 0-೭೩); ಬೆಳೆದುದು ಬಿತ್ತ 
ದೆಯುಂ|ಭೂವಳೆಯಂ ರವಿ ಬಿಸುಪನುಲಟ್‌ದು ಸೊಗಯಿಸೆ ಜಗಮಂ ಬೆಳ 
ಗಿದನೇನೆ)ಬುದೊ ಚತ್ರಳಾಂಛನನ ಪುಣ್ಮದೊದವುಮು ತೇಜಮುಮಂ 
(6ರ: 6-೩೩). : ೭. ಫಸಲನ್ನು ಕೊಡು; ಫಲ ಬಿಡು : ಅಜು 
ವತ್ತುದಿಕ್ಯಕ್ಕೆ ಬೆಳೆವ ಷಪ್ಪಿಕಗದ್ದೆ ಷಾಸ್ಟಿಕ್ಯಮೆಂಬುದು (ಜರಾಯು. ೨೭-೮). 
೮. ಉಕ್ಸತ್ತಿ ಮಾಡು; ಒದಗಿಸು: ಜಳನಿಧಿ ಮೇರೆಯಂ ಮಿಗದೆ 
ನಿಂದುದಥಿ ಧಾರುಣಿ ಧಾನ್ಯವರ್ಗಮಂ ಬೆಳೆವುದು . . . ನಿರ್ಮಳ 
ಗುಣ ಓೈನಯೋಗಿಗಳ ನಿಶ್ಚಳವೀರತಪಃಪ್ರಭಾವದಿಂ- (ಸಮಶ- ೭-೪೪). 


೯. , ಗಿಡ ಪಬಂತಾದಂವುಗಳನ್ನು ಬೆಳೆಯುವಂತೆ ಮಾಡು; 
ಬಳಿಸಂ | ಕುರುಧರೆಯಂ ನಿಜೋಗ್ರಗದೆಯೇರ್ಗಳಿನುತ್ತು . , . ತಾರ 
ಭೂಧರಕತ[ಕೀರ್ತಿ]ಯೆಂಬ  ಬೆಳಸಂ ಬೆಳೆಂ ಪರಸೈನ್ಮಭೈರವಂ 


೬೬೦೨ 


20 


5 


48 


ಬೆಳೆಕಾಣಿಕೆ 


(ಕಪು: ೧೦-೪) : ಭಿತ್ತಿಯಿಲ್ಲದೆ ಬರೆದ, ಬಹುದೆ. ಚಿತ್ತಾರ ಬಿತ್ತಿ 
ಬೆಳೆಯಬಹುದೆ ಧರೆಯಿಲ್ಲದೆ (೧. ೩); ಬೆಂದುದನು ಬಿತ್ತಿ 
ಬೆಳೆವಂದಿರನು ನಾ ಕಾಣೆ ಬೆಂದುದನು ಬಿತ್ತಿ ಬೆಳೆದುಂಬ ದಾಸೋಹಿ ಇಂದು 
ಧರನಕ್ಕು (ಸರ್ಶಜ್ಕ- ೬೦೦). ೧೦. ಹೆಚ್ಚಾಗು ; ಅಧಿಕವಾಗು': ಉಕ್ಕಿ 
ಶೋಕದ ಕಡಲು ಪಾರ್ಥನ ಮುಕ್ಕುಳಿಸಿತಾ ಶೋಕಶರಧಿಯ ಹೊಕ್ಕು 
ಬೆಳೆದುದು ಕೋಪಶಿಖ ಪಡಬಾಗ್ನಿಯಂದದಲಿಿ (ಕುವ್ಯಾರ್ರೋ: 6-08). 
೧೧. ಏಳಿಗೆಹೊಂದು : ಪ್ರಗತಿಯನ್ನು ಪಡೆ: ಅಅನು ಪಾಳಿಯುಮಂ 
ಪುದುಂಗೊಳಿಸಿಕೊಂಡೀ ಭೂಮಿಯಂ ಭೂಮಿಪರ್‌ ನೆಲ್‌ಯಾಳ್ಗಿಂದು 
ಮಿಳಾತಳೆಂ ಬೆಳೆಯುತಿರ್ಕೆ (ಉರೋಂಶಿ- ೬-೨೬6); ಸಕಲಮಹೀತಳೆಂ 
ಬೆಳೆಗೆ (ಜಾತಾ, 3೪-೪2) ; ಶಂತನುವಿನ ಸಂತತಿ ಬೆಳೆಯೈಬಲ್ಲಂಥ, ಕ್ಷತ್ರಿಯರಿಗೆ 
ಉಚಿತವಾದಂಥ. ಧರ್ಮವನ್ನು ನಾನು ಹೇಳುತ್ತೇನೆ (ಕತಾ. ೭). 
೧೨. ತಾರುಣ್ಯಕ್ಕೆ ಕಾಲಿಡು ; ಪ್ರಾಯಕ್ಕೆ ಬರು: ಅವರ ಮಗಳು 
ಬೆಳೆದಿದ್ದಾಳೆ, ವರನನ್ನು ಹುಡುಕುತ್ತಿದ್ದಾರೆ (649). ೧೩.(ಪ್ರುಯಾಣವು 
ತೊಡಗು; ಆರಂಭವಾಗು: ಕಾಶಿಗೆ ಅವರ ಪ್ರಯಾಣ ಬೆಳೆಯಿತು 
(ಕೊಂ). ೧೪. ಜರುಗು; ನೆರವೇರು : ತೊಳಪ ಕಂಬೆಳಗಿಂದ 
ನೈದಿಲ ಬಳಸವನು ಸಾಲಿಡುತ ನೋಳ್ಬರ ಬೆಳೆದ ಕಂಗಳ ಹಬ್ಬ 
ವೆನಲಮರಿಯರು ಸೊಗಯಿಪರು (ಸಾಳ್ಕಂ3, ೩೨-0೬); ಉಪನಯನ 
ಬೆಳೆಯಿತು. ಬಂದ ನಂಟರೆಲ್ಲು ಅವರವರ ಊರಿಗೆ ಪ್ರಯಾಣ ಮಾಡಿ 
ದರು (ಕುಸಗ. ಚಿ. ೧೫. ಬಾಗು; ಎರಗು: "* ಬೆಳೆದುಬೆನಲೈಅ 
ಗಿದುಮು* (ರನ್ನಳ. 0). ೧೬. (ಆಲಂ) ಶೀರು ; ಮುಗಿ :' ಮನೆ 
ಯಲ್ಲಿ ಅರಿಸಿನ ಕುಂಕುಮ ಬೆಳೆದಿದೆ. ಅಂಗಡಿಬಿ;ಂದ ತರಿಸಬೇಕು (649). 
ವೆಳ್ಳೆ: ೨. ಇದುನ್‌ ಕೊಳೆ ಈರೆಚ್ಚಿತ್ತ ಜುಳಮ್‌ ಒಕ್ಕಲ್ಪನಮ್‌ ಕೆಯ್ದೊನಾ 
ವಿಶ್ತಿದಲ್ಲಿ ವೆಳೆಯಾದೆ ಕೆಡುಗೆ (6. ovn-0& ; 650). 
೬. ನೆಲನುಂ ವೆಳೆಗೆ ಪಾರ್ವ್ವರು[ಮ] ಪ್ರಚೆಯಮ್‌ ತಣಿಗೆ (ಇಂ. 
KIN ow ; 680). 

ಬೆಳೆವೆಳೆ, ಬೆಳಿಬೆಳೆ. (ದ್ವಿರುಕ್ತಿ) 2 ದೇವ ನೀಂ ಕೊಟ್ಟ ಕುನ್ನಿ ಬೆಳೆ 
ವೆಳೆಯೆ ನಾಯಾಯುಿ (ರರ್ಮಾಮ್ಮ- ೩-9೨) ; ವಿಪಿನಪರಿವೃತ ' ವಿಪುಲ 
ವಿಸ್ತರದ ಗದ್ದೆಕೋಗಿನಲಿ. ಹಳದಿಯ ಪೈರು ಬೆಳೆಬೆಳೆದು ಹಬ್ಬಿಯಿರೆ 
(ಕತ್ರಾಂಗ- ೫3-೦೯೩೨) ; ಬೆಳೆಬೆಳೆಯುತ್ತೆ ಮಕ್ಕಳ ಪುಣ್ಯ (ಗಾರೆ). 
(ದೇ. ॥ ತಮಿ. ವಿಳೈೆ ; ಮಲ, ವಿಳ ; ತುಳು, ಬುಲೆ, ಬುಳೆ, ಬೊಳೆ; 
ಕೊಡ. ಬೊಳೆ ; ತೆಲು. ಬೆಲಯು ; ಕೋತ. ವೆಳ್‌ ; ತೊದೆ. ಪೆ] 
ಬೆಳ್ಕೆ (ನಾ). ೧. ಬೆಳೆದುದು; ಮರ. ಗಿಡ. ಪೈರು ಮುಂತುದ ಬೆಳಸು: 
ಮಬಕಿಯೇ ಸರ್ವಜನಃಶ್ರಯಂ . . . ಬೆಳೆಯೇ ಸರ್ವರ ಟೀವನಂ 
(ಸೋರೀಕ, ೦೪) ; ಎಮ್ಮ ಪುಣ್ಯದ ಬೆಳೆಗಳೊಣಗಿದಡಮ್ಮಿ ಮಾಡುವುದೇನು 
(ಕುಪ್ಮಾಕ 9-೨೩) ; ಬೆಳೆಯ ಗುಣ ಮೊಳೆಯಲ್ಲಿ ಕಾಣು (ಗಂ), 
ವಿ. ಬೆಳೆಯುವಿಕೆ ; ಬೆಳವಣಿಗೆ ; ಅಭಿವೃದ್ಧಿ : ತಿಳಿಯಲ್ಬರ್ಪುದು 


XIX 


ಬೆಳೆ ಬಳವಿಗಳೆಂಬ ಭುವವಚನದ್ದಯದೊೊಳ್‌ (ಕರುವ. ೨೦6) ; ಬೆಳೆಯ 
ನೃದರಿದೆಂದು ೭ಳೆಯ ಕಂಡವರೆಲ್ಲ ಮೊಳೆಯಲ್ಲಿ ಸಸಿಯನಲತು ತಾಂ 
ಮಾಳಿಯನು ತಿಳಿವವರು ಅಜುಗು (ಸರೇಜ್ನ. 03) ; ನಮ್ಮ ಪ್ರಾಚೀನ 
ಸಂಪ್ರದಾಯದ ವೃಕ್ಷದ ಬುಡಕ್ಕೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಕೊಡಲಿ 
ಪೆಟ್ಟು ಬೀಳುತ್ತಿದೆ. (ಉಾರರ- ೩೩೪). [ 5 ಬೆಳ್ಳೆ, / ತಮಿ, ಎಳ್ಳೆ ; 
ಮಲ. ವಿಳ ; ತುಳು. ಬುಲೆ, ಬುಳೆ ; ಕೊಡ. ಬೊಳೆ ] 

ಬೆಳೆಕಾಣಿಕೆ (ನಾ). ಬೆಳೆಯು ಕೊಯ್ಲಿಗೆ ಸಿದ್ಧವಾದಾಗ, ಕೊಯ್ಲು 
ಮಾಡಲು ಅನುಮತಿ ಪಡೆಯಲು ಗುತ್ತಿಗೆದಾರನು ಭೂಮಾಲೀಕನಿಗೆ 
ಒಪ್ಪಿಸುವ ಹಣ್ಣು; ತರಕಾರಿ ಮೊದಲಾದ ಕಾಣಿಕೆ : (ನ್ಮ: ೦೬)- 

[ ಬೆಳ್ಳೆ 4 60ಣಿಕೆ ( ಇ ಕಾಣ್ಮೆ) ] 


ಬೆಳೆಕೆಣೀ 


ನೋ. 
(ನಂ). ಮರ. ಗಿಡಗಳು ದಟ್ಟಿವಾಗಿ ಬೆಳೆದಿರುವ ಕಾಡು : 
ಕೊದಜು ಬೆಳೆಗಾಡು. ಗುಂಡು ಸುಗ್ಗರಿಗಲ್ಕೊರಡಿಗಳ ಬಳಗದಿಂ 


ಬೆಳೆಕೆಟ್‌ ' ಬೆಳ್ಳೆಟ " 
ಬೆಳೆ 


ಮೈಜದುದಾ ವಿಪಿನ (ಕುರಾಸಾಂ. ೪-೨). 
ಬೆಳೆಗುರ ' ಬೆಳೆಗಾಅಿ` ನೋ. 
ಬೆಳೆಗಾಜ, ಬೆಳೆಗಾರ (ನಾ). ೧. ಉಕ್ಕುವಂತೆ ಮಾಡುವವನು ; ವೃದ್ಧಿ 

ಗೊಳಿಸುವವನು : ಶರಧಿಯ ಬೆಳೆಗಾಜ ನೆಯ್ದಿಲ ಸನೆಗುಜ ವಿರಹ 

ದುಬ್ಬಟೆಗಾಣ ಜೊನ್ನ ಹರವರಿಗಂಅ ಕಂಪನ ಗೆಲ್ಲಗಾಜ ಚಂದಿರನುದಿಸಿದ. 

ಮೂಡದೆಸೆಯ  (ರ೯ತ- 6-೭), ಬೆಳೆಗಾರ: ೨. ಸಸ್ಮಾದಿಗಳ 

ಬೆಳೆಯುವವನು ; ಬೇಸಾಯಗಾರ ; ಕೃಷಿಕ : 

ವರ್ಷ ಒಳ್ಳೆಯ ಅದಾಯವಾಗುವ ನಿರೀಕ್ಷೆಯಿದೆ (ಕಂ) - 
[ಬೆಳ್ಳೆ + -- ಕಾಜ] 


[ಬೆಳ್ಳೆ -- ಕಾಡ್ಕು] 


ಸಾ, 


ಸೌಖ್ಯಿದಾಯಿ ಹೊಕ್ಷದ ಬೆಳಿಗೆಯ್‌[8೧ಂ. ಯಿ] ಜಿನಧವ 
ಬಣ್ಣೆಪುದು ಜಗಂ (ಸಮಶ- ೦೫-೨); ಬೆಳೆಗೆಯ್ಯಿಂದೆಸೆಗುಂ ಕಳಿಂ 
(ಕೇಫ: ೩-೬೯): ಪೂದೋಟಗಳಿಂ ತೊಜಕಿಗಳಿಂ ರಸದಾಳಿಯ 
ಬೆಳೆಗೆಯ್ಗಳಿಂ ಮೆಜಿಕಿವುದೂಾ ದೇಶ (3೬64290. 0-೩೦). ಬೆಳೆಗೆಯ್‌ : 
ಜೆಳಗೆಯ್ಕಿಂ ಪೊಂಗಣಿಯಿಂ ಫಲತರುವಿಂದೊಳ್ಳಯಂಗಳಿಂ ರುಸುಮರಜಾ 
ನಿಳನಿಂ ಪಗರೆಯ ಪರಿಯಿಂ ತಳರದ ಸಿರಿ ಬಲ್ಲಕುಂದೆನಳ್ಳೆಸೆದಿರ್ಕುಂ 


ಚೆಳೆಗೆಟ್‌, ಬೆಳಗೆರ್ಯ್‌. ಬೆಳಗೆ. ಬಿಳೆಗೈ (ನಾ). 
ಬೆಳೆದು ನಿಂತ ನೆಲ; ಸಸ್ಯಸಮೃದ್ಧವ್‌ದ ಭೂಮಿ 


ವಿಷಯಂ 


(820: 13-129-08; 1141) ; ಬೆಳ[8/೫೦- ೪ಿ)ಗೆಯ್ಕೆಲ್ಲಂ ಫಲ 
ಶನಿಲಿಯೆಂದೊಡೆ:ಪೊಗಲಾದದಂ(ಕನುರ: ೬೯ ಶ್ರಜೋಃ ಕಾರ್ಮಾನ, 60 ನೋ), 
ಬಿ! ಗೈ :,ನೆಲವಡಲಿಗೆಗಳೊಳ್‌ ನೆಲೆವಡೆದೆಳದಳಿಸುವೆಳವಚ್ಚೆಯ ಬೆಳಗೈ 
ಯಂತೆ ಬೆಳ್ವಳಗಾಗಿ ಬಳ್ವಳಂ ಬಳೆದು ಪೊಸದಳಿರ ಪೊಸಸಿರಿಯ ಭಾರದಿಂ 
ಜೋಗಂಬೋದಂತೆ ಮಲಂಗಿದ ಜಾಗಂಗಳುಮಂ (6ನ. ೦೦-೩6 5)- 
ಬೆಳೆಗೈ : ಪುಳಕದ ನೆವದಿಂದ ಪೊಣ್ಮುವ ಹರ್ಷದ ಬೆಳೆಗೈಗೆ ನೀರೆಜಕಿವಂತೆ 
ತುಳುಕುವ : ಸೊಗದಾಲಿನೀರ್ದೊಟ್‌ಯನು ತಂದಿಳುಪುತವನ ನಿಟ್ಟಿಪಳು 
(ತಂಬ. tr): (ಬೆಳ್ಳೆ 4 ಕೆಯ] 

ಬೆಳೆಗೆಯ್ದೆರಿಗೆ (ನಾ). ಬೆಳೆಯುವ ಜಮಾನಿಗಾಗಿ ಕೊಡುವ ತೆರಿಗೆ: 
ನಮ್ಮ ರಾಜಓಡೆಯರು ಆಳುತ್ತಿದ್ದ ಆಗ- ಯಾವ ಗದ್ದೆಗೆ ನಾನು 
ಎಥೆಡುವರೆ ಹಣವನ್ನು ಬೆಳೆಗೆಯ್ದೆರಿಗೆಯಾಗಿ ಕೆೊಡುತ್ತಿದ್ದೆನೋ, ಅದಕ್ಕೇ 
ನಾನು ಈಗ ಉಣ್ಣೆಯಾಗಿ ಎರಡು ದುರ್ಗೀವರಹಗಳನ್ನು ತರುತ್ತಿದ್ದೇನೆ 
(ana, &€-೭).. [ಬೆಳೆಗೆಯ್‌ -- ತೆಂಗೆ (ಎತೆಜ್‌ಗೆ) ) 

ಬೆಳೆಗೆಯ್ದೊಲ (ನಾ). ಎ ಬೆಳೆಗೆಯ್‌ : ಕೆನ್ನೀರ್ಜಲ ಪೆಣ ಬಿತ್ತು ನೆಣ 
ಮೊಳೆಯಾಗೆ ರಣಭೂಮಿ ಕಾಲನ ಬೆಳೆಗೆಬ್ವೊಲದ ಸಂದಣಿಯಂತೆ ಕಣ್ಣೆ 
ಮೆಜಸಿದುದು (ಯಸ: ೧೨-೬). [ಬೆಳ್ಳೆ 4 ಕೆಯ್ದೊಲ] 

ಬೆಳೆಗೇಡು (ನಾ). ಬೆಳೆಯು ಕೆಟ್ಟು ಹೋಗುವುದು : ಫಸಲು ಸರಿಯಾಗಿ 
ಬರದೆ ಹಾನಿಯಾಗುವುದು: ಈ ಜಲ್ನೆಯೊಳಗಿನ ತೀರ ಬೆಳೆಗೇಡಾದ 
ಒಕ್ಕಲಿಗನನ್ನು ಸಮೃದ್ಧಿಯಾಗಿ ಬೆಳೆಹೊಂದಿದ.. ಕೊಂಕಣದೆೊಳಗಿನ 
ಒಕ್ಕಲಿಗನು, ಸರಿಗಟ್ಟಲಾಂನು (6. ೩-೦೩); ಈ 
ಬೆಳೆಗೇಡಾಗಿ ಬಹಳ ನಷ್ಟಕ್ಕೆ ಒಳಗಾಗಿರುವೆ (೬ದುಂತ. ೪೫). 

[ಬೆಳ್ಳೆ 4 ಕೇಡು] 

ಬೆಳೆಗೈ *ಬೆಳೆಗೆಯ್‌ ' ನೋ. 

ಬೆಳೆಗೊಡು (ಕ್ರಿ). ಫಲವನ್ನು ಕೊಡು; ಫಲಕಾರಿಯಾಗು : ಈ ಪರೀಕ್ಷಿತವ 
ಸಿಲಿಹಿಕೊಂಡಿರ್ದದನ ಸಂತಾನಕೆ . . . ಬೆಳೆಗೊಡುಗು (ತ:60ಗ. ೯೨-೦೯)- 


ವರುಷ| 


೬೬೮೩ 


10 


26 


[ಬೆಳ್ಳೆ - ಕೊಡ್ಕು] 


ಚೆಳೆಯಿಸು 
ಚೆಳೆತ (ನಾ). ಬೆಳೆಯುವುದು ; ಬೆಳವಣಿಗೆ : ಜೆಳೆತ; ಅಭಿವೃದ್ಧಿ : ನೃದ್ಧಿ 


(Growth: ಇ0ಕ8)- 'ಬೆಳೆತಾಯ' ಪರಾ, (ಬೆಳ್ಳೆ 4 -- ತ್ಯ) 

ಬೆಳೆತಂಯ (ನಾ). ವೃದ್ಧಿ ; ಹೆಚ್ಚಳ; ಈ ಅತಿರಿಕ್ತಮೂಲ್ಯವು ಕ್ರಯದ 
ಹಣದ ಬೆಲೆಯ ಬೆಳೆತಾಯವೂ ಅಲ್ಲ... ಅದೊಂದು ಸಾಮುದಾಯಿಕ 
ಸಾಮಾಜಿಕ ಘಟನೆ (ನೂವಾದ. ೧೦೪). p 'ಉಳಿತಾಯ', 'ಮುಗಿತಾಯ' 
ಎಂಬ ಶಬ್ದಗಳ ಸುಮ್ಯದಿಂದ ಮಾಡಿಕೊಂಡ ರೂಪವಿದು. 

[ಬೆಳೆತ 1- ಆಯ್ಕ] 

ಬೆಳೆದಾಳ್ಚು (ಕ್ರಿ). ಬೆಳೆಯನ್ನು ಹೊಂದು; ಸಸ್ಯಸಮೃದ್ಧವಾಗು : 
ಶರದಂ ಬರಲೊಡನೆ ಮೊಳೆಪೋದತ್ತಬ್ಬಕಂದಂ ಕೊಳದೊಳೆ ಬೆಳೆದಾಳ್ಳ ಶ್ತಿಳ 
ಮಂಡಳಿಂ (ಉಜಕೇ. ೬-೨). (ಬೆಳ್ಳೆ - ತಾಳ್ಜು,] 

ಬೆಳೆನೀರು. (ನಾ), ಬೆಳೆಗೆ ಬೇಕಾದ ನೀರು: ಪೈರಿಗೆ ಹಾಯಿಸುವ ನೀರು 
ಜೆಡೆ! ನೀರುಗಳು ಗಂಗೆಯ ಮಡುವೆ ಬೆಳೆನೀರಂಗಪೇ : ತರು . , . 

ನೃಡನೆನಿಪ ಮೂಲಾತ್ಮವೃಕ್ಷಮಹಾ ವಿರಾಜಿಸಿತು (ಕರುಂ. 

[ಬೆಳ್ಳೆ 4- ನೀರು (- ನೀರ್‌) ] | 

ಚೆಳೆನೆಲ (ನಾ). ಬೆಳೆಯಲು ತಕ್ಕುದಾದ ಭೂಮಿ; ಸಾಗುವಳಿಜವಿನಾನು: 
ಬೆಳೆನೆಲನೊಂದು. ಮೆಟ್ಟಿ; ನೆಡೆಯುಂ ಬಿಡಲಿಲ್ಲದನೇಕಧುನೃಸಂಕುಳ ಬಹುವರ್ಣ 
ಪೂರ್ಣಕಣಿಶಾವಳಿಯಿಂ ನವರತ್ನರಾಶಿಯಂ ಬೆಳೆದವೊಲಿರ್ಪದು (ಅನಂಪು. 
0-೬). [ಬೆಳ್ಳೆ + ನೆಲ] 

ಬೆಳೆಬಡ್ಡಿ (ನಾ). ವೃದ್ಧಿ ಯಾಗುವ ಬಡ್ಡಿ; ಚಕ್ರಬಡ್ಡಿ 2 ಬೆಳೆಬಡ್ಡಿಯಲು 
ವರುಷಕ್ಕೆ ಗದ್ಮಾಣಂ ಮೂವತುವನುಮಾ ಕೆಆ್‌ಗೆ ಆ ತುಂಬಿಂಗೆ, , , 
ಆ ಮಹಾಜಗಂಗಳು ನಡೆಸುತೆ ಬಹರು (ಕ, 11, ೪84ರ. 0-0; 
159 ?)- (ಬೆಳೆ, 4+ ಬಡ್ಡಿ] 

ಬೆಳೆಯಿಡಿಸು (ಕ್ರಿ). ಭೂಮಿಯಲ್ಲಿ ಬೆಳೆ ಬರುವಂತೆ ಮಾಡು : ಕ್ಷೇತ್ರಾ 
ಜೀವಃ, ಕರ್ಷರಃ, ಕೃಷಿಕಃ- ಕೃಷೀವಲಃ-೪ ಹೊಲಗದ್ದೆ ಮುಂತಾದ 
ಭೂಮಿಯ ಬೆಳೆಯಿಡಿಸಿ ಬದುಕುವವನ ಪೆಸರು (1ಡಿ 

[ಬೆಳ್ಳೆ 4 ಇಡಿಸ್ಕು ) 

ಬೆಳೆಯಿಸು, ಬೆಳಸ್ಸು. ಬೆಳೆಸು (ಕ್ರಿ). ೧. ಗಿಡ ಮರಗಳು ವೃದ್ಧಿ 
ಯಾಗುವಂತೆ ಮಾಡು; ಸಸ್ಕಾದಿಗಳನ್ನು ಬಳಿಸು ; ಅನಿಬರ:ಂ 
ನಿತಂಬಿನಿಯರ್‌ , . . ಮಖಂ ನೀರೆಜ್‌ದು ನಡಪಿ ಬೆ9[ಣಣ. ಬಳ] 
ಯಿಸಿದ ಬಾಳಾಶೋಕವಾದಪಾದಿಗಳ್ಗಿ ಮುಕುಳಿತಾಂಜಲಿಯರಾಗಿ 
(ಅತತ. ೬-೦೨೦ ವ); ಜಿತರಿಪುಸುರೇಂದ್ರಮನ್ಯೂಕ್ಷಿತಿಪತಿ ರಿಪುನೈಪಕುಳಾಂಗನಾ 
ಜನ ಮಃ ತಬಾಪ್ಪಸಲಿಲಧಸರಾಪ್ರತಾನದಿಂ ಕೀರ್ತಿದಲ್ಲಿಯಂ ಬೆಳಿ 
[8380- ಬಳೆ] ಯಿಸಿದಂ (ಕೋಣನ. 0-08೬) ; ಕುದ್ಧಾಲಹತಿಯನುಜಕಿ 
ಶಾಳ್ವೆಮ್ಮನಿನ್ನೆಗಂ ಮುದ್ದು! ಗೈದೀ ವಳುಧೆಬೆಳೆಯಿಸಿದಳು (3ರ. ೩-೩೦). 


೨-೦೪). 


೬3). 


೨. ಅಭಿವೃದ್ಧಿಗೊಳಿಸು ; ಏಳಿಗೆಹೊಂದುವಂತೆ ಮಾಡು: ಉತ್ತರ 
ಕರ್ನಾಟಕದಲ್ಲಿ ಅಚ್ಚಗನ್ನಡತನವನ್ನು ಬೆಳೆಯಿಸಲು ದುಡಿದಪರಲ್ಲಿ ಪ್ರಸ್ತುತ 
ಲೇಖ೭ರೊಬ್ಬರು (ಕಗಠ. ೩೪) , ಬೆಳಸ್ಕು : ೧. ಕಂದುಗೊರಲನೊಳು 
ಕಾದಲ್ಕೆ ಸ್ಮರ ತನ್ನ ಸ್ನದೊಂದು ಬಿಲ್ಲದು ಸಾಲದೆಂದು ತಂದಿಲ್ಲಿ ಬೆಳಸಿದನೆಂಬಂತೆ. 
ಬೆಳ್ಸರ್ಬು ಸಂದಣಿಸಿತು ಬನಬನದಿ (ನೋತತ. ೨-೫೭) ; ಅಲರುವಿಲ್ಲುಪ್ಪ 
ಬಾಣಗಳತಿಮೃದುವದಕಳುಕರು ಜನರೆಂದು ಚಂದ್ರ ಅಳಿಯನ ಬಲ್ಲೆ ಬೆಳಸಿ 
ದಂತೆ ಧವಳೇಕ್ಷುಗಳೆ ಗದ್ದೆ ರಾಜಿಸುತಿಹುವು (೪ರ. ೫-೭೪). ೩... 
ಪೋಷಿಸು ; , ಸಾಕು ; ಮೇದಿನಿಯೊಳಮ್ಮವ್ವೆ ತಾಯೋಪಾದಿಯಲಿ 
ಮೊಲೆಯೂಡಿ ಬೆಳೆ [ಣಾಕಾ- ೪] ಸಲು ಬೆಳೆದೆ ಮಗನಾಗಿ (ಶಿಸು. ೨೫: ೭). 
೪. ಹೆಚ್ಚಿಸು; ಅಧಿಕಗೊಳಿಸು : ಹರಿಯ ದಿಸುಜಿಕೆಯವರ ಚಿತ್ತವ ಬೆರಸಿ 
ವೈರವ ಬೆಳಸಿ ಬಂದರು ಧರೆಯ ಭಾಗವ ಬೇಡಿ ಕದನವ ಮಸೆದರೆಮ್ಮೊಡನೆ 
(ಕುಠ್ಮಾತೀ- ೨ 0) ; ನೀನಿಂದು ಮುಳಿದು ಮದಗೊಬ್ಬಿನಲಿ ವೈರವ ಬೆಳಸಿ 


ಬೆಳೆವಣಿಗೆ 


ಐಕಿದೊಡಾ ನೃಹಾಲಕತಿಲಕ ತೆಕ್ಕುವನೇ (ತೊರರಾ. ೩-೭-೪೦), ೫. ಉಂಟು 
ಮಾಡ ; ಹುಟ್ಟಿಸು: ಸಲಿಸಿದವನೋ ಮುನ್ನ ನೀನೆನ್ನವರ ಸಲಿಗೆಗಳ 
ನಿಲಿಸಿದಭನೋ ನೆಲೆಗೆ ಸೇರಿಸಿ ಬೆಳ[ಣಾಣಾ. ೪ಳೆ]ಸಿದವನೋ (ವಿಸಫ್ರ- 
90-10)| ೬: ಚಾಚು; ನೀಡು; ನೀಳವಾಗಿಸು; ಪವನಾಭ್ಯಾಸಂ 
ಗಂಕನೊಗಳ್ಳವಸ ವಾ ಜಿಹ್ವೆಯ ಬೆಳಸಿ ಹಠಸಮ್ಮಿ ಶ್ರದಿಂ 
ಷಡಾಧಸೆರದ ಪಶ್ಚಿಮದ ಪಥವಿಡಿದು ಪ್ರಾಣಪವನನ ಮಸ್ತೆಕಕ್ಕೇಟ್‌ಸಿ... 
ಮುಕಿಪ್ಯಿಂಬಿಕೆಯೊಡಗೂಡುವುದು ಲಂಬಿಕಾಯೋಗ (65ರ: ೨೯-೮ 
ಬಾಲವ ಬೆಳೆಸಿ ದಾರಿಯ ತೆಜಹುಗೊಡದೆಡೆಯೊಡ್ಡಿ ಮನುಜನ 
ವನು ತಾ ಕಾಂಬೆನಿನ್ನೆನುಶಿರ್ದನಾ ಹನುಮ (ಕನಾ. ಓಂಇ. 


ಉಜು; 


ಮುಚು! 


೦೧-೦೪ ೭. [ಗಣಿತ] ಗುಣಾಕಾರಮಾಡು ; ಗುಣಜೆನು: ತಿವಿ 
ಪೊಯಳೆಪೆರ್ಚಿಸು, , , ಬಳಯಿಸು ಬೆಳಸೆಂದು. ಇಂತಿನಿತುಂ 


ಗುಣಿ/ದಕ್ಕೆ ಹೆಸರು (ಕೃನಶಾ- 00-00), ಬೆಳೆಸು: ೧. ಮೂರಡಿ 
ತೂಮಸ್ಸಂ ದೇವಭೋಗದಾ ಫಲಮಾ ಕೊಣ್ಣು ಬೆಳೆಸಿ ನಾಗೊಮ್ಮೆ 
ಯುಂ |ಸಾಲೆ ಊಳುವದು (ಸಕ. ೫, ಕೋಣರೆ. 0೧೯] ಸು. 720); 
ಇಳೆಯೊಭದಂಕುರಿಸಿ ಪರಿತ್ಕುಳೆದೊಳ್‌ ವರ್ಧಿಸಿಯೆ ನೀಳ್ದು ಗಗನಕ್ಯ 

pK ಬೆಳಿಸಿದುದೆನೆ ಕೀರ್ತಿದಲ್ಲಿಯಂ ಸತ್ತಿಗನಾ 
- ೦೦-೬); ತಿಳಿದ ಮಾತೆ ಹೊಳೆಸಿದಂತೆ ಎದೆಯ ಬೀಜ ಬಿಳೆಸಿದಂತೆ 
'ದದಂತೆಮೋಲ್‌ ೭೦-6). ೪, ಆನೆಗೊಂದಿ 
ತಿರಾಯರು ಈ ರಾಜಬಡೆಯರವರ ಸಂಗಡ ಸ್ನೇಹೆವಂ ಬೆಳೆಸ 
ಬೆಳೆ - -ಇಸ್ಕು] 


ಪೃತ್ಯುಃ 
[CC 


ಬೇಲ ( 
ಬೆಳೆವಣಿಗೆ 
ಬೆಳೆವತ್ತರ್‌ 
ಮಾದಾ 
ವಾರಿತ: 
ಪದ, 


ಜನಂ: 1, ೨೩)- 
'ಬೆಳವಣಿಗೆ' ನೋ. 
(ನಾ). ಬೆಳೆಯುವ ಭೂಮಿ:  ಊರೂರ್ಗಳ್ಳಪ್ಪದೆ 
0. ಬೆಳೆವತ್ತರಂ ಪಡಲ್ಹಾಣಮನಾಹಾರಮಸಾರ್ವಡೆಯುವುನೀ 
ರ್ತೀವರೆಂದುಮಾ ನಾಡವರ್ಗಳ್‌ (ರ್ಧಶಾ, 00-). ಐ ಈ 
ದೆ ಅರ್ಥ ಕ್ಲಿಷ್ಟವಾಗಿದೆ. [ಬೆಳ್ಳೆ 4 ಮತ್ತರ್‌ (- ಮತ್ತಲ್‌)] 
ಬೆಳೆವಳಿಗೆ |ಬೆಳವಣಿಗೆ' ನೋ. 
ಬೆಳೆವೊಲ, |ಬೆಳೆಹೊಲ (ನಾ). ಬೆಳೆದ ಹೊಲ; ಪೈರಿನಿಂದ ತುಂಬಿದ 
ಭೂಮಿ]: ಬೆಳೆಸೊಲನೆತ್ತಲುಂ ಕಿಜ:ದೆ ಪರ್ವದ ಪೆರ್ವಟಕ (ಕಮರ. ನ, 
೭೬ ಕ್ರಯ); ಅಳಿಯನ ಪಡೆಯ ನಾಲ್ವತ್ತೆಂಟುಗಾಪುದದಳತೆಯೊಳೊಡ್ಡ 
ರತ್ನಗಳ 


(063. 4-69); ಬೆಳೆದೊಲಂ ಗೆಯ್ಮೆಯಂ ಗಾಳಿಯಂ ತೂಗುಶಿರೆ ಗಿಳಿವಳಗ 
ವ ಒಸಗೆಯೆನೆ ಬರಲು (90ರ. ೩೬-0). ಬೆಳೆಹೊಲ ; 
ಕೆಳಗೆ ಬೆಳೆಹೊಲ ಕಪ್ಪು, ಮೇಲೆ ಬಾಂಬೊಲ ಕಪ್ಪು, ಬೆಟ್ಟಗಳು ಕಪ್ಪು 
(ಹೊಂಗಳಕ್ಕೆ- 08-23). [ಬೆಳ್ಳೆ 4 ಪೊಲ] 


ಬೆಳೆಸಿಲಲು, | ಬೆಳಸಾಲು (ನಾ). ಪೈರಿನ ಸಾಲು - ಬೆಳಸಾಲು ; (). 

ಸಾಲ ಕುಂಟೆ, ಬೆಳಸಾಲ ಕುಂಟೆ. ಪೈರಿನ ಸಾಲುಗಳ ನಡುವೆ 
ಹರಗಿ: |ಕಳೆಯನ್ನು ತೆಗೆಯಲು ಉಪಯೋಗಿಸುವ ಒಂದು ಬಗೆಯ 
ಸಾಧನ | ಎದೆಕುಂಟೆ : (4). [ಬೆಳ್ಳೆ 4-ಸಾಲ್ಕು (ಸಾಲ್‌) ] 

ಬೆಳೆಸು ಚೆ: ನೋ. 

ಬೆಳೆಹೊಲ ['ಬೆಳೆವೊಲ' ನೋ. 

ಬೆಳೊಡಕಿ 'ಬೆಳ್ಳಡಕಿಲ್‌' ನೋ. 

ಬೆಳ್ಕೆನೂರ್‌|(ನಾ). ಒಂದು ಊರಿನ ಹೆಸರು; ದಕ್ಷಿಣಸ್ಕಾಂ ದಿಶಿ 
ಬೆಳ್ಳನೂಧ್‌' ಗ್ರಾಮು (£6. v1, ೦೦೫-3೭; 00ನೆಯ ಕತ). [? ಊರ್‌] 


ಬೆಳ್ಕರಿಸು, (ಬೆಳುಕರಿಸು (ಕ್ರಿ). ೧. ಬಿಳುಪಾಗು; ಬಿಳಿಯ ಬಣ್ಣವನ್ನು 
ಹೊಂಡು : ನೊಸಲೊಳಿಕ್ಕಿದ ಮುದವಪ್ಪ ಚಂದನದಣ್ಬಿನಿಂ ಪತ್ತಿ ಪಗಿಲ್ಡು 
ಬೆಳ್ಳಂಸಿಥೆಳಕನಿಕರಮುಂ . . , ಎನ್ನೊಳೆಳೆವಡೆ (ಕರಂತ. ೮೯೦); 


ಬೆಳೆವೊಲದಂತೆ ಸಿಂಗರಿಸಿರ್ದ ಕಟಕಗ್ಗದಳವ ಕಂಡತ್ತೈ ಬೀಗಿದಳು|3 


೬೬೦೪ 


40 


ಬೆಳ್ಕುತ್ತೆ 


ಮುರಿದ ತೊಡಂಬೆಯೊಳ್ಳೊನಸಿ ತೊ;ರ್ಪ ಪಸುರ್ನನೆ ಮೇಗೆ ಬೀಗಿ 
ಬೆಳ್ಕರಿಸಿದ ಮೊಗ್ಗೆ ಕೂಡೆ ಬಿಳಿದಾದ ಮುಗುರ್ಳ (ಮಫ. ಲ) ; 
ಬೆಳ್ಳಿಕಟ್ಟು ಬೆಳ್ಕರಿಪುದು ಕೆಮ್ಮನೆಂದು ರಜತಾದ್ರಿಯಿನಿಳಿಯೆ |, ಬಂದು 
ನಿಲ್ವಿನಂ ಗಿರಿಪತಿ ಶಂಭುಮಂದಿನಮನೆತ್ತಿಸಿದಂ ಗುಣಿಕೂಸಚೆಟ್ಟೆಯಂ 
(ಎಕ. ೪, ಶೇಂೂರು, ೦೯೩-೯೩; 1103). ಬೆಳುಕರಿಸು : ೧. ನರೆ ನೆಗೆದು 
ಬೆಥುಕರಿಸಿ. ತಲೆಗೆ ತಲೆದೋಜುತಿರೆ. ಪರಕರಿಸಿ ಹಂಜಿಯಂ ಹಂಜರಿಸಿ 
(ಓಂಶೋರೆ- ೨-00)- ೨. ನಿಪ್ತೇಜವಾಗು ; ಬಿಳಿಚಿಕೊಳ್ಳು : ಹೊಳೆವ 
ಮೊಗ ಬೆಳುರಿಸದೆನೆ ಕೋಮಲೆ ತಳೆದ ಗರ್ಭವದು ವಸುಧಾತಳೆದೊಳತಿ 
ಸೋಜಿಗವು ಭಾವಿಸುವೊಡೆ ಜಿನಾಂಬಿಕೆಯಾ (ಕಣ. ೩೨-೪೪- . 
[ಬೆಳ್ಳ 4 ಇಸ್ಕು] 

ಡು' ನೋ. 

ಬೆಳ್ಳ, ಬಳುಂಕು. ಬಳುಕ್ಕು. ಬಳ್ಳು, (ಕ್ರಿ). ೧. ಅಂಜು; 


ಹೆದರು. 
P 'ಬೆಳ್ಳು' ಎಂಬುದಕ್ಕೆ ಕ್ರಿಯಾರ್ಥದಲ್ಲಿ ಕನ್ನಡದ ಪ್ರಯೋಗ 
ಸಿಕ್ಕಿರುವುದಿಲ್ಲ. 'ಬೆಳ್ಕುಜು' ಎಂಬ ಶಬ್ದದಲ್ಲಿ ನಾಮಾರ್ಥದಲ್ಲಿ 
'ಬೆಳ್ಳು ಎಂಬುದು ಉಪಲಬ್ಧವಾಗಿರುವುದರಿಂದ ಕ್ರಿಯಾರ್ಥ 
ದಲ್ಲಿಯೂ ಇದು ಪ್ರಯೋಗದಲ್ಲಿದ್ದಿರಬಹುದು ಎಂಬ ಆಧಾರದ 
ಮೇಲೆ ಇದನ್ನು ಮುಖ್ಯೋಲ್ಲೇಖ ಮಾಡಲಾಗಿದೆ. ಬಳುಂಕು : ೨. 
ಬಾಗು; ಬಗ್ಗು ; ಕೊರಲೊಳ್‌ ತಳ್ತೆಗ್ಗಳಂ ತೊಂಗಲ ಪೊರಚೆತೊಲಿಂ 
ಬಾಗೆ ಬಾಲಂ ಂಕುತ್ತಿರೆ ಗಾತ್ರಂ ನೆತ್ತಿಯೊಳ್‌ ನಟ್ಟುಗುರುಗಿಯೆ 
ಉಲಿಯೆ ಕಲಕಾಂಚಿ ಮುಡಿಯಿಂದಲರುಗೆ ಬಡನಡು 
ಬಳುಂಕೆ (೧೩5: ೦೦-೭). ಐ ಇದು ಛಂದಸ್ಸಿಗಾಗಿ ಮಾಡಿ 
ಕೊಂಡಿರುವ ರೂಪ. ಬಳುಕ್ಕು : ೧. ಬಾಡುತಂ ಬಳುಕುತಂ 
ಹೆಜಮೆಟ್ಟಿ ಭೀತಿಯಿಂ ಕೆಲಸಾರ್ದ (46ರ. ರೇ. 08-೨0); ಅಳುರುತ್ತ 
ಬಳುಕುತ್ತ ತಂದೆ ಕರುಣಿಸು ವಿಶಾಪವನೆಂದು (೧5೫. 0-5); ದೋಸಮಂ 
ಕಂಡೊಡಾಂ ಬಳುತುವೆಂ (550 ೪-00). ವ. ಲಲನೆ ಸುಳದಳು 
ಕುಚದ ಭಾರಕೆ ಬಳುಕೆ ನಡು. . . ಸುಂಗುರುಳೊಲೆಯಲಾ ಕಥಿಭೀಮ 
ನಿದಿಿನಲಿ (ಕನಾ: ೪-೦): ನಡು ಬಳುಕಲ್‌ "ಕುಚೆಂ ಕುಣಿಯೆ, . , 
ರಾಜಶೆ:ಖರಗೆಣ್ಣೆಯನೊಲ್ಲು ಪೂಸಿದರ್ಳ (೧ನ್ಮಣ. ೬೬0. ೩. ತೊನೆ 
ದುಡು; ಒಲೆದಾಡು : ಭೂವನಿತೆಗೆ ವಂದಿಸುವ ತೆಜದಿಂಡೆ ಬಾಗಿ 
ಬಳುಕುವ ತೆನೆಗಳಿಂದ (ರಾ: 3.3೬) ಬಳ್ಳು: ೧. ಭಾನುಮತಿ... 
ಲಂಬಣಂ ಪಜ್‌ಯೆ ಮುತ್ತಿನ ಕೈಡನೆ ನೋಡಿ ನೋಡಿ ಬಳ್ಳುತ್ತಿರೆ 
(ಶಂಕಾ: ೯-೬೪); ಗಾಂಧಾರಿ ಮನದೊಳಳ್ಳಿ ಬಳ್ಳಿ ನನೆಕೊನೆವೋಗಿ. 
(ಗರಾಯೂ. ೩-೭೭ ೪). ೨. “ಒಳ್ಳು ನಮನೇ" (ಕುರ) ತುಡ್ಡಸದೆ] 
ಹಾರೆಮಂ ಮೊಲೆಯ ಬಿಣ್ಣಿನೊಳಂ ನಡು ಬಳ್ಳಿದಪುದು (ಕಂ 4 
ಬಲ್ಬೊಂಬಳೆಯಿಂ ಬಳ್ಳಿತ್ತು ಕೌಗು (ರಂ. ೭೭6); 
ಕೋಪದೊಳ್‌ ವಾರಣವೆ ರೋಮಂಗಳೇಂ ಬಳ್ಳಿದಪುವೆ (404. ೨೦-೭). 
[ದೇ.॥ ತಮ್ಮಿ ವೆಳ್ಳು; ತುಳು. ಬಳಕು, ಬಳುತು, ಬೊ ನ್ಯ ತೆಲು. 
ವಡಕು- ವಣ] ; 
ಬೆಳ್ಕು,, ಬಳುಕ್ಕು. ಬಳ್ಳು, (ನಾ). ೧. ಹೆದರಿಕೆ; ಅಂಜಿಕೆ; 
ಭಯ : 'ಬೆಳ್ಳುಮ್ನಿ' ಪರಾ. ಬಳುಕ್ಕು: ೨. ಒಲೆದುಟ; 
ತೊನೆತ: ೈಗಳೆ ಬಗೆಬಗೆಯ ಬಳುತ್ತು. , , ಒಂದು ಬಗೆಯ 
ರೂಪರುಚಿಯ: ಮಾಡಿವೆ (೫9065. ೨)- ಬಳ್ಳ್ಯು: ೧. "ಬಳ್ಳೂಲು" 
ಪರಾ. ೩, ನಡುಕ; ಕಂಪನ: `ಬಳ್ಳುವೋಗು' ಪರಾ. 


(ಲಲನ. 6-39); 


-ಳ೬); 
ಜಂಬುೇನ 


ಬೆಳ್ಕನೆವೋಗುಎ ಅಂಜು; ಹೆವರು: ನಾಚ್ಯುತಿಯನಾಗಳಜದು. 
ಮನದೊಳಳ್ಳಿ ಬೆಳ್ಳೆನೆ: (ಅಂತ್ರ. ೩-೩ ವ). [ಇಜೆಳ್ಳ್ಯು] 
ಬೆಳ್ಳುತ್ತ 'ಬೆಳ್ಕುಜ್ಕು' ಪರಾ. 


ಬೆಳ್ಳುತ್ತು 


ಬೆಳ್ಳುತ್ತು 'ಬೆಳ್ಳುಜ್ಕು' ಪರಾ. 

ಬೆಳ್ಳುರು “ಬೆಳ್ಳುಲ್ಲು' ನೋ. 

ಬೆಳ್ಳುಳು,, ಬಳ್ಳುು (ಕ್ರಿ). ಬೆಳ್ಳುತ್ತ (ಭೂತಕೃ), ಬೆಳ್ಳುತ್ತು 
(ಭೂತನ್ಯೂ). ೧. ಭಯಪಡು; ಅಂಜು; ಹೆದರು : “ಬೆಳ್ಳುಲು- 
ಭಯೇ” (4ನುರಾ-ಶ);. ಮತ್ತನೆಯನರಸನನುಜನ ಸಕ್ತಟಲಂ ನಿನ್ನೊಳ 
ಆಸಲೆಂದಿರ್ದೆಂ ಬೆಳ್ಳುಶ್ತಿರ್ದೆನಪ್ಪೊಡೇತೊದಳಿತ್ತಣ.. ದಿನನಾಥಾತ್ರ 
ಮೂಡುಗುಮಲ್ತೇ (ಶಶಶಾ- ೦೨-೦೭); ಅಲ:ಪಿದುದು ರೌದ್ರರಸಮಂ 
ನಿಅಸಿದ ಕುಡುವುರ್ವು ಕರ್ಜಿದೌಡುರ್ಚಿದೆ ಬಾಳ್‌ ಇಟ್‌ಯಲ 
ಬೆಳ್ಳುಲ ಬಿಟ್ಟನೆ ಬಿಟ್ಟಿ ಕಣ್ಗಳಾರೋಹಕರಾ 
ಗೋಪಾಲಕರ್‌ ಬೆಳ್ಳುಅಕಿ ದೈತ್ಯರ ಪೊಂಗೆ ಕೃಷ್ಣಂ 'ಸಕಂಗನಿಸಂ 
ಗೆಲ್ಲವೇವಂತೆ ಪೋರ್ದಂ. (೫೫ರ. ೬-೫೨)... ೨. ನಡುಗು; 
ಕಂಪಿಸು : ತನುವಂ ತೀವ್ಯಾನಿಳೋಗ್ರಾಸಿ ಭೇದಿಸೆ ಬೆಳ್ಳುತ್ತೆ ವಿಶೀರ್ಣ 
ಧೈರ್ಯಕವಚರ್‌ (ತರ್ಕವು. ೦೦-೪೦): ಅಳ್ಕದೆ ಚಿತ್ತದೊಳ' ಬೆದಲ 
ಬೆಳ್ಕುಅದುಗ್ರತ ಪೋನುತಾಪದಿಂ ಬಳ್ಳದೆ ನೋಂಪಿಯಿಂ ಗೊಲಗೆ 
ವಂದ ಶರೀರಗುಣಾನಂರೋಧದೊಳ್‌ ತಳ್ಕಉದಿರ್ದು ಜೀವಶರಮಂ ಬಿಡೆ 
ಧಾರ್ಮಿಕಚಕ್ರವರ್ತಿ (60೪- ೪-49). ಬಳ್ಳುಟು : ೧. ಕಿಂಪುರುಷರಾವ 
ಭುಜಬಲದ ಸೊರ್ಕಿಂ ಪುರುಷಸಿಂಹನೊಳ* ಪೊಣರ್ವಮೆಂದು ಬಳ್ಳುಟ್‌ 
ಯಂ 681, ೧೩-೬೭ 2); ಎಜಿಗುವ ತುಂಬಿವಿಂಡಗಿಯೆ ಬಗ್ಗಿ ಪ 
ಕೋಗಿಲೆ ಕೊಂಬುಗೊಂಡು ಬಳ್ಳುಟ್‌ , ೬ ಬಾಂದೊಟ್‌ದಲೆಯಂ 
ಕನಲ್ಲು `ನಡೆಶಂದು ಬಸಂತನ ಸೊರ್ಕು ಸೋರ್ವಿನಂ ಮುಂದೆ ನಿಂದು 
(1ಬ್ಮಣ- ೩00), " ಅಳ್ಕುಲು' ಪರಾ. [ಬೆಳ್ಳ್ಯು 4+ ಉಜು] 

ಬೆಳ್ಳಯ್ಯ. ಬೆಳ್ಳುರು (ನಾ): ಅಂಜಿಕೆ; ಹೆದರಿಕೆ; ಭಯ: ಕಟು£ನ. 
ಬಂದಿಯೊಳಾದ ಅವಿನಂತಿರೆ ಮುನಿಕಾಂತೆ ಬೆಳ್ಳುಅಂ ಸಿಡಿಮಿಡಿ 
ಗೊಂಡು ದೆಸೆಗೆಟ್ಟು ಬಾಯ್ದಿಟ್ಟು ಪಿಂದೆಸೆಯನೆ ನೋಡಿನೋಡಿ . . 

* (0೮35. ೬೪-೨). ಬೆಳ್ಳುರು : ಆಳ್ಕೆಯಿನ್ನೆಲ್ಲಿರ್ಪದಚ್ಚಾಳ್ಗ 

ಳೈತರಲ್‌ ಬೆಳ್ಳುರೇಂ ಬಡಿದಿಕ್ಕಿ ನಿಮ್ಮದೇನೊಸಗೆ ಆಳ್ವಾಳ್ಗೆ ಮುಂದೆಲ್ಲಿ 


ಬಾಳೈಯಿರ್ಪುದು! ತಡೆಗೆ! (೫೦೨ರ. ೦೬೦-೬೫). [ವಬೆಳ್ಳುಲು,] 
ಬೆಳ್ಗಂಗೆ (ನಾ). ಶುಭ್ರವಾದ ಗಂಗಾನದಿ: ಸಿರಿರಾಣಿಯ ಪೆತ್ತ 


ಸೊದೆಗಡಲಿಳೆಯ ತಾತ್ಪರಿಯದಿ ನೋಡಬಂದಂತೆ ಮೂರಿಮುರಿದುರ್ವಿಯಾ 
ತಳದಲ್ಲಿ ಮುಂಕೊಂಡು ಪರಿದಳು ತುಂಗ ಬೆಳ್ಳಂಗೆ (ನೋಡತ. ೬-೩9). 
[ಬೆಳ್‌ ( ಇ ಬಂದು) -- ಗಂಗೆ,] 
ಬೆಳ್ಗಂಡ; (ನಾ). ತಿಳಿವಳಿಕೆಯಿಲ್ಲದವನು; ಮೂಢ: ತಪೊಧನರೆಬ 
'ಮುಖಿಸಮುದ್ರಮುಮಂ ಶೋಷಿಸುವ ಕಲಿಕಾಲರಾಜನ ಮಹಾ 
ಪ್ರತಃಪಾಗ್ನಿ ಗೃಹಸ್ಥೈರೆಂಬ ಬೆಳ್ಳೆಂಡರುಮನುಟ್‌ಯಲೀಗುವೆ (ಕನಸ. 
003-30). [ಬೆಳ್‌ 4 ಗಂಡ] 
ಬೆಳ್ಗಡಲ್‌ (ನಾ). ಬಿಳಿಯ ಕಡಲು; ಶ್ವೇತಸಮುದ್ರ: ಬಳ್ವಳ ನೀಳ್ವ ಕಣ್ಮ 
ಲರ ತಳ್ತೆಮೆಯಿಂ ಕರೆಗಣ್ಣಿ ಬೆಳ್ಗೆಡಲ್ಲ ಳ್ವರಿಯಲ್ಕಮಾಟಿಸಿದೊಡೊಯ್ಯನೆ 
ಮಂಗಳ [ಭಂಗ]ಭೀತಿಯಂ ತಳ್ವದೆ ಮಾಡೆ ಬಾಷ್ಟಜಳಮಂ ಕಳೆದಟ್ಕಣ 
ನೀಯೆ (ಕಂಶಶಾ, ೭-೬೪). [ಬೆಳ್‌ ( ಎ ಬಿಳಿದು) - ಕಡಲ್ಕ್‌] 
ಬೆಳ್ಗತ್ತೆ "ಬೆಳ್ಳಿ" ನೋ. 
ಬೆಳ್ಗದಿರ, ಬೆಳುಗದಿರು (ನಾ). ಚಂದ್ರನ ಬಿಳಿಯದಾದ ಕಿರಣ: 
ಡಿಸಿಯಂ ಬಾಸಣಿಸುತ್ತೆ ಬೆಳ್ಳದಿರಿನಿಂ ಪಣ್ಮಾಂಗನಾವೀಧಿಯೊಳ* . 
ತಾರಾಳಿದೀಪಂಗಳಿಂ ಹಸನಾಯಿತ್ತಾ ಪುರಂ ಗೃಹಾಗನೆಯರಿಂ ಚಂದ್ರೋ 
ದಯಸಿನಂದಜೊಳ್‌? (ಸೂಸು. 5-2೩೬) ಈಶ್ವರಮತಸುಧಾಬ್ಧಿ ವರ್ಧಿಸಿ 
ಕರಮೆಸೆದುದು ತನ್ಮುಖೇಂದು ನಗೆವೆಳ್ಳದಿರಿಂ(ಕ್ಕ ೩೦-೩೬-೬6): ಬೆಳುಗದಿರು: 
" ಬೆಳುಗದಿರ ` ಪರಾ. [ಬೆಳ್‌ ( ಇ ಬಿಂದು) 4 ಕದಿರ್‌ ] 


೬೬ಂ೫ 


26 


೨6. 


ಬೆಳ್ಗಲಿ 


ಬೆಳ್ಗದಿರ, ಬೆಳುಗದಿರ (ನಾ). ಬಿಳಿಯ ಕಿರಣಗಳನ್ನುಳ್ಳವನು ; ಚಂದ್ರ: 
“ಜೊನ್ನೊಡಲಂ . . , ಬೆಳ್ಳೆ ದಿರೆಂ, ಇರುಳರಸಂ, ಜಂದಿರಂ.. ೬ ತಿಂಗಳ್‌ 
ಈ ೨೦ ಚಂದ್ರನ ಫಸಲ್‌” (ಚಾ, ೪6-೨೬); ಸರಿಗೆ ಮನ್ಮಥ ಸಂತ ತಿಯು 
ದರದಲಿ ಬೆಳ್ಳೆದಿರ (ಹುಣ್ಮಾಂಗ. ೪-೭). ಬೆಳುಗದಿರ ; ಕಾಯಫನಕಟ ನಡಸಿದ 
ವಿಚಾರಣೆಯ ಕಟ್ಟನೀತಿಗೆ ಹೆ:ಸಿ ಬೆಳುಗದಿರನಿಳಿವೋಗೆ (ಗೊರ್ಮೊಳಾ. 0-೪) 

[ಜೆಳ್ಳದಿರ್‌ + —ಳ] 

ಜೆಳ್ಗನ್ನಡ, ಬೆಳುಗನ್ನಡ (ನಾ). ಶುದ್ಧವಾದ ಕನ್ನಡ ಭಾಷೆ; ಅಚ್ಚಗನ್ನಡ: 
ಆಜ್ಜನ ಹೆಸರು ಕನ್ನಡವೆಂದಷ್ಟೆ . , . ಅವನ ಹಿಂದಿನವನಡು ಬೆಳ್ಳೆ ನ್ನಡ 
ವೆಂದಾಗಿರಬಹುದಂತೆ (880- 1, 1೪%). ಬೆಳುಗನ್ನಡ : ಒಳುಗನ್ನಡ 
ಬೆಳುಗನ್ನಡ ಪಳೆಗನ್ನಡ ದೇಶೀಯಂಗಳಾ ಕನ್ನ ನ್ನಡಮಂ ತಿಳಿ ಸಕ್ಕ ಜಗನ್ನಡ 
ಮುಮನಿ ನಳೆಯೊಳ್ಳವಿರುವುಹಾತೆ ಮೈೆಯಂ ಮಜಿದ ನರಂ (ex. ನ 
ನಿಜಗುಣಶಿವಯೋಗಿ ಬೆಳುಗನ್ನಡಮಾದ ವಚನರಚನೆಗಳಿಂ , ವಿವೇಳಚಿಂಶಾ 
ಮಣಿಯೆಂಬ ಪ್ರಕರಣಮಂ ಪೇಳ್ವೆನು (ಏಕೇ. ೦). 

[ಜೆಳ್‌, (ಇಬಿಳಿದು) 4 ಕನ್ನಡ] 

ಬೆಳ್ಳಬ್ಬು 'ಬೆಳ್ಳರ್ಬು? ನೋ. 

ಬೆಳ್ಗರು (ನಾ). (ಚದುರಂಗದಾಟದಲ್ಲಿ ಬಳಸುವ ಆನೆ, ಕುದುರೆ 
ಮುಂತಾದ) ಬಿಳಿಯ ಬಣ್ಣದ ಕಾಯಿ: ಒದವಿದ ತಾರಗೆಗಳ್‌ 
ನಿಲ್ಲದವೆಲ್ಲಂ ಪರೆದು ಪೋಗೆ ಬೆಳಗಪ್ಪಾಗಳ* ಚದುರಂಗದ ಬೆಳ್ಗೆರುವುಡುಗಿದ 
ನೀಲದ ಮಸೆ £ಣೆ J ಯ ಮುಟಕ್ಕಿಯಾಯ್ತಾಕಾಶಂ' (ಸೂಸು, €-೬)- 

[ಬೆಳ (ಇಬಿಳಿದು) + ಕರು] \ 

ಬೆಳ್ಗರೆ (ಕ್ರ). (ದಿಗ್ನ ಸೈ ಮೆಯಿಂದ) ಕೂಗಿಕೊಳ್ಳು; ಆಕ್ರಂದನ 
ಮಾಡು; ಚೀರು ; ಇಟ್ಟಣಿಸಿದ ಕೋಪದಿಂದ ಬಿಲ್ಲೊಳು ಶರದೊಟ್ಟಾ 
ಮಿಗಗಳನೆಸಲು ತೊಟ್ಟನೆ ಬೆಳ್ಳೆರೆವುತ ತಮ್ಮಸುವನು ಬಿಟ್ಟು ನೆಲಕೆ 
ಬೀಳ್ದುದಾಗ (ಕೇಬಸಂ. ೬-06); ಬೆಬ್ಬಳಿಪಸು ಬೆಳ್ಸರೆವ ಕೊರಲು” 
ಮೆಯ್ಯ ಹಬ್ಬಿದ ನಡುಕ ಹೊಯ್ದ ಳ್ಳೆ ದಬ್ಬುದಲೆಯ ಮಾತು ಡುಜುದುಜು 
ಗಣ್ಣಿಂದುಬ್ಬಸಗೊಳುತಿದ್ದನವನು (ಶ್ರೀಶಾ೦. 6-೬೨); ಮುಗಿ ಖಾಯ್ಕಿಟ್ಟು 
ಬೆಳ್ಳರೆದು ತುಲುಗಿದ ನೋವಿನೊಳಗೆ ಸಂವುತಿರ್ಪನ ನೆಂ ಕಂಡು 
ಮಹಜುಗರಯ್ಮಯ್ಯೋೊ (ಕಂತ: ೦೨-೦೨೬). [ಬೆಳ್‌ + ಕರೈ] 

ಬೆಳ್ಗರ್ಬು, ಬೆಳ್ಳಬ್ಬು (ನಾ). ಬಿಳಿಯ ಬಣ್ಣದ ಒಂದು ಬಗೆಯ 
ಕಬ್ಬು; ರಸದಾಳಿ: ಬೆಳ್ಗೆರ್ಬಿನ ಮೆಲ್ಫಿಲ್ಲೇವುದೊಗೆದ ಕಾಮನ 
ಬಿಲ್ಲುಳ್ಳೊಡೆಸುತ್ತೆ ಕಂತು ಮಂಯ್ಯಾಂತಿರ್ಪಂ (ತಂದ್ರಶು- ೪-೪3); ಕಂದು 
ಗೊರಲನೂಳು ಕಾದಲ್ಕೆ ಸ್ಮರ ತನ್ನದೊಂದು. ಬಿಲ್ಲದು ಸಾಲದೆಂದು ತಂದಿಲ್ಲಿ 
ಬೆಳಸಿದನೆಂಬಂತೆ ಬೆಳ್ಸರ್ಬು ಸಂದಣಿಸಿತು ಬನೆಬನದಿ (ಮೋಹಕ. ೨-೪೭)- 
ಬೆಳ್ಗಬ್ಬು : ಗಿಣ್ಣುಗೊಳ್ಳದ ಬೆಳ್ಳೆ ಬ್ಬ ನ ರಸದಂತೆ ಬಣ್ಣಿಸುವೆನು 
ಕಥಂಮೃತವ (ನೋಶತ. ೪-೨). | 

[ಬೆಳ್ಮ (ಬಿಳಿದು) 4 ಕರ್ಬು (ಕರ್ವ) ] 

ಬೆಳ್ಗೆಲ್‌ (ನಾ). ೧. ಬಿಳುಪಾದ ಕಲ್ಲು. ೨, ಒಂದು ಸ್ಮಳದ ಹೆಸರು: 
ಅನ್ನೆ ಬನ್ನು ಬೆಳ್ಳಲ್ಕೊಣಡೆ ತೆಂಕಾಯ್ದೊ ಆಡಿಂ. ಕೊಣ್ಳರಿಪುಣಸೆಎ 
(ಎಕ. ೪] (೫). ಶ್ರೀರಂಗ: ೬೬-39; ಸು. 800); 'ಚಂಚರಿವಳ್ಳದ ಶಿ(ತೀ)ರಮೆ 
ಸನ್ಮಾ ಬೆಳ್ಳಲ ಸರಡೆ ಅನವಂಗೆಜಕಿಯ ಉತ್ತರಶೃಂಘ(ಗ)ದ: x x x 
(xe. 1111: 304-51: 10ನೆಯ 54). [ಬೆಳ್ಳ (ಎಬಿಳಿದು) -- ಕಲ್‌] 

ಬೆಳ್ಗೆಲಿ (ನಾ). ಒಂದು ಸ್ಥಳದ ದೆ.:ರು : ಶ್ರೀವಃತ್‌ ಬಂಕೆಯರರಸರ(ರ್‌) 
ಬನವಾಸಿಪನ್ನಿರ್ಚ್ವಾಸಿರವುಮಾನ್ಸೆಳ್ಗೆ ಲಿಮೂನೂಜುಮಾಂ . , .ಆಳುತ್ತಿರೆ. 
(ಎ೩. vn, ೨೦೩-೬; 874); ಶ್ರೀಮತ್‌ ಸತ್ಯವಾಕೃಬ್ಬಿರ ಪೆವ್ಮಿ-ನಡಿಯ 
ಗೊಟ್ಟ ಕಲ್ಲಾಟು ಬೆಳ್ಳೆಲಿಯ ನಿರ್ಗ್ಗುಂದ ಜಗ್ಗಿಯರಸರ್ಗ್ಗೆ ಕೊಟ್ಟರ* 


(ಎಳ, ೫, 505: ೩೦-೪; 920). [.?] 


ಬೆಳ್ಗೊಳ 


ಗಳುಡಿದು ಬಿದ್ದವು ಕೇಣವಿಲ್ಲದೆ ತಳೌದನರಿಬಲವ (ಕುಶ್ಶಾರೀ- ೯-೦೨)- 
[ಚೆಳ್‌, (ಇಬಿಂದು) 4 ಕೊಡೆ ] 

ಬೆಳ್ಳೊಳ್ಳ ಬೆಳುಗುಳ, ಬೆಳುಗೊಳ, ಬೆಳ್ಗುಳ, ಬೆಳ್ಳುಗೊಳ- 
ವೆಳ್ಗೊಳ (ನಾ). ಒಂದು ಊರಿನ ಹೆಸರು ; p ಈಗಿನ ಹಾಸನ 
ಜಿಲ್ಲೆಯ ಶ್ರವಣಬೆಳಂಗೊಳ ; ಪ್ರಸಿದ್ಧವಾದ ಗೊಮ್ಮಟೇಶ್ವರನ 
ಪ್ರತಿಮೆಯಖಳ್ಳ, ಜೈನರ ಪವಿತ್ರ ಕ್ಷೇತ್ರ : ಬೆಳ್ಗೊಳನಿವಾಸಿಗಳಪ್ಪ 
ಶ್ರೀ ವೀರಸೆನಸಿದ್ಧಾಂತದೇವರ ಪರಶಿಷ್ಕಂ ಶ್ರೀ ಗೊಣಸೆನಪಣ್ಣಿತ 
ಭಟ್ಟಾರಂರ ವರಶಿಷ್ಯರ್‌ ಶ್ರೀಮತ್‌ ಅನಂತವೀರ್ಯ್ಯಯ್ಕಂಗಳ್‌ ಪೇರ್ಗ್ಗ 
ಡೊರುಂ ಪೊಸವಾಡಗಮನನಭ್ಯಂತರಸಿದ್ಧಿಯಾಗೆ ಪಡೆದರ್‌ (96. v1. 
೦೦8-೯ ; 777): ; ರಣಪುರಗಾಮುಣ್ಣರುಂ ಅನ್ನಮಾಸಲಉತ್ತಮಗಾಮಂ 
ಣ್ಣುರುಂ ನವಿಲೂರ ನಂಲ್ಸಾಮುಣ್ಣರುಂ ಬೆಳ್ಳೊಳದ ಗೋವಿಂದಪಾಡಿಯ 
ಉಳ್ಳಾಮಂದಂ ಬೆಳ್ಳೊಳದಾವಲ್‌ ಗೋವಿಂದಪಂಡಿಗೆ ಕೊಟ್ಟದು. 
(ಬಳ: 1 ೩8-6; ಸು. 59). ಬೆಳುಗುಳ ; ಶ್ರೀ ತಿರುಮಲೆಯ 
ತಾತಯ್ಯಂಗಳು ಸಮಸ್ತರಾಜ್ಯದ  ಭವ್ಯಜನಂಗಳೆ ಅನುಮತದಿಂದ ಬೆಳು 
ಗುಳದೆ ತೀರ್ಥದಲ್ಲಿ ವೈಷ್ಣವ ಅಂಗರಕ್ಷೆಗೋಸುಕ ಸಮಸ್ತರಾಜ್ಯದೊಳೆ! 
ಗುಳ್ಳೆಂತಹ ಜೈನ[ರು] ಬಾಗಿಲುಗಟ್ಟಳೆಯಾಗಿ ಮನೆಮನೆಗೆ ವರ್ಷಕ್ಕೆ ೧ 
ಹಣಕೊಟ್ಟು (೩೪ ೫ (1), ೪೬೫-33; 2868) ; ಗ್ರಾಮೋತ್ತಮಂ 
ಬೆಳುಗುಳಾಖ್ಯವ್‌ ದತ್ತಧಿ:ರಃ (ಎಇ. ೪೫7, 30-000 ; 3423). 
ಬೆಳುಗೊಳ : ಹಡುವಲು ಬೆರ್ಕೈನೊಳಗೆಟಿಯ ಮಾವಿನ ಕೆಯ 
ಗತ್ತಿಯೊಳಗಾಗಿ ಬೆಳುಗೊಳಕ್ಕೆ ಯೋದ ಬಟ್ಟಿ (ಕ. 11(8)- 13-೪೪; 
1118). ಬೆಳ್ಳುಳೆ : ನಿರ್ಮ್ಯಳಿನಂ ಘನಪುಷ್ಪವೃಷ್ಟಿ ಬಂದೆಅಗಿದುದಭ್ರಬಿಂ 
ಧರೆಗದಭ್ರತರಾಮ್ಸುತ ಹರ್ಷಕೋಟಿ ಕಣ್ಣೆಆಕಿರೆ ಸಂದ ಬೆಳ್ಗುಳದ ಗೊಂಮಟ 
ನಾಥನ ಪುದಪದ್ಮದೊಳ್‌ (ಎಕ. 11, ೨೩೯-೩೭ ; 1160). ಬೆಳ್ಳುಗೊಳ: 
ಅಧಕೆಲ್‌ಯ ವೀರ ವೀರಪಲ್ಲವರಾಯನ ಮಲಂ ಕೆದೆ ಸಂಖರ ನಾಯಕಂ 
ಬೆಳ್ಳುಗೊಳಘ ಯೆಚ್ಚ ಬೆಳ ಬಡಿಗರ ಬೆಟಕೆ (ಎಳ. 11, ೪೩೫-೩; 13ನೆಯ. 
1). ವೆಳ್ಗೊಳ : ಶ್ರೀ ಭದ್ರಮಹು ಸಚನ್ಹ )ಗುಪ್ತಮುನೀನ್ಹ ಯುಗ್ಮ 
ದಿನೊಪ್ಪೆ ವಲ್‌ ಭದ್ರಮಾಗಿದ ಧರ್ಮ್ಮಮನ್ನುವಚಾಕ್ಕೆವನ್ಹಿ ನಿಸಳಲೋ 
ವಿಥ್ರುಮಾಧರ ಶಾನ್ತಿಸೇನ ಮುನೀಶನಾಕ್ಕಿ ಎ ವೆಳ್ಗೊಳ ಅದ್ರಿಮೇಲಶನಾದಿ 
ವಿಟ್ಟ ಪುನರ್ಭವಕ್ಕೆಅಕೆ ಆಗಿ ೫ (ಎಕ. 21, ೩0-೩; ಸು. 650)- 

[ ಬೆಳ (ಬಳಿದು) - ಕೊಳ್ಳ] 

ಬೆಳ್ಳಾಯ (ನಾ). ಬಿಳಿಯ ಛಾಯೆ ; ಬಿಳಿಚಿಕೊಂಡ ಬಣ್ಣ : ಸಂಚಲಿ 
ಸದೆ ಮರುಳಾಗಿ ಮಿತಿ ಮಾಜ್‌ಮದು ಮನ್ಮಥಸರವಶನಾಗಿ ಬೆಳ್ಳುಯ 
ವಟ ಮಾನವಾಗಿದ್ದರೂ ಆಕುರದಿಂದಲೆ ವಿರಹವೇದನೆಯ ಹೇಳುತ್ತ... 
ಇರುವ ಬಗೆಯನು ಕಂಡು (49. ೨೬)- [ಬೆಳ್ಳ (ಬಿಳಿದು). ಛಾಯ) 

ಬೆಳ್ಳನೆ (ನಾ). ಶುಭ್ರವಾದ ಕೀರ್ತಿ ; ನಿರ್ಮಲವಾದ ಯಶಸ್ಸು : 
ಪುಣ್ಮದ ಪುಂಜದಂತೆ ಶಿವನ ಸದ್ಗುಣರ:ಶಿಯು:ತೆ ಭಕ್ತರ ಬೆಳ್ಜೆಸದಂತೆಸೆವ 
. « « ವೃಷಭೇಶ್ವರನಂ ಕಂಡು (ಹಬ್ಮಾರ 5) ; ಡಳಿಯಾಳ್ಗಳೊಗ್ಗಿ 
ನೊಡನೆ ನಿಸದಂ ಹಿಮಶ್ವಸನ ರಥವೇರಿ ದಂಳಿಟ್ಟು ವಸುಧೆಯ ನಡುಗಿಸಿದ 
ಹೇಮಂತನೃಪನ ಬೆಳ್ಮೆಸದವೋಲಾಗಳ್ಗ ವಳ್ತಡಂ ಮಂಜು ದೆಸೆದೆಸೆಯನಾ 
ಪರಿಸಿರ್ದುದು (ಕೀತಣಾ. ೨೩-೦೦) ; *ನಿನ್ನಯೆ ಪಿರಿಯರಿಂತು ಬೇಳ್ದು 
ಬೆಳ್ವೆ ಸದಿಂದೆಸಿವೆಂಡರ್ಗೆ ಪಸದನಂಗೈದುಂ ಬರ್ದಿಲವೆಣ್ಗಳಂ ತೊಚ್ತು 
ಗೊಂಡರ್‌ (ರಾನತಿಕ್ಯ- ೧೪-೨೬). [ ಬೆಳ್ಕ(-ಬಿಳಿದು) .-ಜಸ್ಮ) 

ಬೆಳ್ಳೋತಿ (ನಾ). ಉಜ್ವಲವಾದ ಕಾಂತಿ; ನಿರ್ಮಲವಾದ 
ಹೊಳಪು : ಚಾರುವುದಯಾದ್ರಿಪನೆ ನಿಟಿಲದಿ ವಿರಾಜಿಸುವ ಶ್ರೀಭಸಿತ 
ದುರೆರೆ:ಚಿಯೊ ವಾರಿಜಾಂಡದ ನಿಳಯ ಕತ್ತಲೆಯೊಳಂ ಬೆಳಪ ತೋಕ 
ಬೆಳ್ಳೊಟಿಯೋ (ಸತೋ. 0೭-೩೦), [ಬೆಳ್ಳ (ಇ ಬಿನ) -- ಜೋತಿ] 


೬೬೦೭ 


10 


26. 


ಬೆಳ್ಚಿಂಗಳ್‌ 
ಇ 


ಚಿಳ್ತನ (ನಾ). ೧. ದಡ್ಡತನ; ಬೆಪ್ಪುತನ; ಮಾಢ್ಯ : “ಗಾಂಪು 
(ಹಣನ. ೨೭); ಸತ್ತರನೆ ಸಾಯದರಂತೆಣಿ 


ಠಕ್ಕುತನಮಂಂ ಬೆಳ್ತನಂ'' 

ಸುತ್ತುಮಿರ್ಪ ಬೆಳ್ತನದನಿತಲ್ಲದಾ ಮರನನಾ ದವದಗ್ನಿ ಬರ್ದುಂಕ 
ಲೀಗುಮೇ (60ಿಫು. ೯-೩೪) ; ಶ್ರಿಭುವನವಿಜಯಿ:ಯ ವೀರಮ ಚಕ್ರ 
ಪರ್ತಿತ್ವನಂನೆಯ್ದಿದನ ವಿದೈೆಯುವರಿಂ. ಬೆಸೆಗೊಂಬವನ' ಬೆಳ್ತನದಂತೆ 
(ರರ್ತಾಮ್ಮ - ೨. ಅವನೆ ಬೆಳ್ತಬಕ್ಕೆ ಬೆಕ್ಕಸಂಬಟ್ಟು 'ಘನಸಂಭ್ರಮ 
ಮೇನಿದು ಪೇಳ್ಮನಕ ನಿಜಸ್ತಿ ತಿಯನೆಂದು ಬೆಸಗೊಳೆ ಬಸವಂ (ನತರ. 
8-೩0 ಪ). ೨. ಮೋಸಗಾರಿಕೆ ; ವಂಜನೆ : '"ಗಾಂಪು ಠಕ್ಕುತನಮುಂ 
ಬೆಳ್ತೆನಂ'' (108. ೨೭). [ಬೆಳ್‌ 4 - ತನೆ] 


ಬೆಳ್ತಿಗೆ 'ಬೆಳಂತಿಗೆ' ನೋ. 
ಬೆಳ್ತಿರು (ಕ್ರಿ). ಬೆಳ್ಳಗಾಗು ; ಬಿಳುಪೇರು ; ಉದುರಲಿಹ ತರ 
ಗೆಲೆಯು ಅದುರಿ ಬೆಳ್ತಿರುವಂತೆ (6೪೧: ೭-೦೪). [ಐ 'ತಲ್ತಿರು', 


'ಬೆಳರ್ತಿರು' ಎಂಬ ಶಬ್ದಗಳ ರೂಪಸುಮ್ಯತೆಯ ಮೇಲೆ ಈ ಸಬ್ಬದ 
ಬಳಕೆಯಾಗಿರಬಹುದು] 
ಬೆಳ್ಳಾವರೆ (ನಾ). ಬಿಳಿಯ ತಾವರೆ; ಪುಂಡರೀಕ: ಮಂಡಳಿಸಿದತ್ತು 
ಮಂಡಲಮಾಗಸದೊಳೆಂಬಿನಂ ಬೆಳ್ಳೊಡೆ ಕಣ್ಣೊಂಡು ಪರಿಭವಿಸಿ 
ದುದು ಶಶಿಮಂಡಳಮಂ ಬಂದು ಕಂಡ ಬೆಳ್ಹಿ ವರೆಯಂ (ಕಣರ. 
03-೨9); ಬೆಳೆಯದ ಪೊಲಂಗಳಂ. ಬೆಳ್ಕಾವರೆಗಳಲರ್ದಳೆಯದ ಕೊಳಂ 


ಗಳಂ . . . ಮನಕನವರತಸುಖಂ ಮೊಳೆಯದ ಜನಂಗಳಂ ಮುಳಿ 
ದಜಸಲಾಂ ಕಾಣೆನಾ ಮಹೀಮ:ಡಲದೊಳು (ಕೈ ಬಳಾ- ೩-೪): 
[ಬೆಳ್ಳ (-ಇ ಬಿಳಿದು) -- ತಾವರೆ (ಆ ತಾಮರೆ) ) 
ಬೆಳ್ದಾಳೆ (ನಾ). ಬಿಳಿಯ ತಾಳೆ; ಶ್ವೇತವರ್ಣದ ಕೇದಗೆ : ನೆರೆ 


ಮುಳ್ಳ ತುಂಟವೆಸರೆ ಬಂಡುಗರೆಮ್ಮ ಹೊರೆಯೊಳಗಿರಬೆ ಡವೆಂದು ವರವನೆ 


ಪುಷ್ಪಗಳ್ಪೊಅಡಿಸೆ ಬೆಣ್ಣುಳೆಯರಲೊಪ್ಪಿದುವು. ವನತಟದಿ (ಕಸಂ. 
8-76). [ಬೆಳ್‌ (ಎ ಬಿಳಿದು) 4 ತಾಳ್ಕೆ (ಇ ತಾಟಕಿ) ] 
ಬೆಳ್ಚಿಂಗಳ್‌, ಬೆಳದಿಂಗಳು, ಬೆಳುದಿಂಗಳ, ಬೆಳುದಿಂಗಳು, 


ಬೆಳ್ಳಿಂಗಳು (ನಾ). ೧. ಚಂದ್ರನ ಬೆಳಕು.--ಕಾಂತಿ ; ಚಂದ್ರಿಕೆ: 
*ಚುದ್ರಿಕಾ, ಕೌಮುದೀ, ಜ್ಯೋತ್ಸ್ನಾ, ಚಂದ)ಿತಪಃ. ಈ ೪ ಬೆಳ್ಮಿಂಗಳ 
ಪೆಸರ್‌'' (ಕರಾಡ. 6-೪೪); ಆಂಗಲತಾಲಾಲಿತ ಸಾಂದ್ರಚಂದನರಸಂ 
ಬೆಳ್ವಿಂಗಳೆಂಬೊಂದು ಪಂಬಲ ಬಂಬಲ್ಲೆಡೆಯಾಗೆ ಬೆಳ್ಚಸದನಂ ಕಣ್ಣೊಪ್ಪಿತಾ 
ಕಾಂತೆಯಾ (ಕಂಶಣ. ೦-೦೩೭): ಚದ್ರಕಾಂತವೊಸರ್ವಂಶಿರೆ ಗೋರಿ 
ಕಲ್ಲೊಸರ್ನ್ಗುಮೇ. ಬೆಳ್ಳಿಂಗಳೊಳ್‌ (೩10: 0-08). ವಿ. ಭಿಳುಪಾದ 
ಚಂದ್ರ ; ಶೋಭಿಸುವ ಚಂದ್ರಬಿಂಬ : ಬೆಳ್ಳಿಂಗಳನಂಗಭವಂ ನೀಳ್ದಿರೆ 
ಪೊರೆಯೆತ್ತಿ ರತಿಯ ಮುಖಗಂಧಮರಂತಾಳ್ವಿರೆ ತೊಯ್ದವೊಲೊಳ್ಳಂ 
ತಲ್ಲಿದುವೀ  ಸುರಭಿಕೇತಕೀಕುಸುಮಂಗಳಿ (ಕ್ಕೇ. ೯-೭೦). 
ಬೆಳದಿಂಗಳು : ೧. "ಚುದ್ರಿಕಾ, ಕೌಮುದೀ, ಜ್ಯೋತ್ಸ್ನಾ- 2೩ ಬೆಳದಿಂಗಳ 
ಹೆಸರುಗಳು” (ಸಿರ್ಕಾಂತಿ ೩೦) ; ಮೇಘದೆ ಜಡೆ ಬೆಳದಿಂಗಳೇ ಎಭೂಶಿ 
ಪರ್ವತಂಗಳೆ ರುದ್ರಾಕ್ಷಿ (62ನ-೦-೩); ವೀರರಂಗವನೆತ್ತ ಬಲ್ಲರು ಹಾರುವರು 
ಬೆಳದಿಂಗಳಿನ ಬಿಜುಸಾರ ಸುಡುವುದು ಕೈದು ಹಡಿದರೆ ಕಲಿಗಳೇ ದ್ವಿಜರು 
(ಕುಪ್ಮಾಲ್ರೋ.-೩6) ; ನಂದಿತು ಬೆಳದಿಂಗಳ ಕಿಚ್ಚು ಪಾಪಿಷ್ಠಚಂದ್ರಮ 
ನಸ್ತಮಿಸಿದನು ಕಂದಿತು ನಕ್ಷತ್ರಮುಖಕಾಂತಿ ಬೆಳೆಗಾಗ ಬಂದಿತು ಬೆದಳದಿರವ್ವ 
(ನೋಹ. ೨೭-೬೪). ಬೆಳುದಿಂಗಳ” : ೧. ದೆಸೆಯೊಳುರುಪುವ' ದಾವಸಿಖಿ 
ಬೆಳುದಿಂಗಳಾಗಿರ್ಕು (೧44. 6-38). ಬೆಳುದಿಂಗಳು : ೧. “ಜೊನ್ನ ಬೆಳು 
ದಿಂಗಳಕ್ಕುಂ” (ಕಜ್ಬಕ್ಕೆ-00) ; ಸುಳಿಮ ಬೀಸುವ ಗಾಳಿ ಉರಿಯಾಯಿತ್ತಷ್ಟ 
ಬೆಳುದಿಂಗಳು ಬಿಸಿಲಾಯಿತ್ತು ಕೆಳೆದಿ (ತುಶಾರೇ.೨. 9೩-೦೦೦); ಬೆಳು 


ದಿಂಗಳಿಂದ ಮಾಡಿದ ಮೂರ್ತಿಯಂದದಿಂ ಬೆಳಗು ಚೆಲುವಾಕಾರವಾದಂ 


ಬೆಳ್ಲವಡೆ 


ಬೆಳ್ಳವಡೆ (ನಾ). ಬಿಳಿದಾದ ಕವಡೆ: ಭಾಸುರಶಿರಃಕಂಠಕರ್ಣಂಗಳೊಳ್‌ 
ಶಿಬಿಗಳೊಳ್‌ ಪಾದಯುಗ್ಮಂಗಳಲ್ಲಿ ಕರಮೆಸೆವ ಘೋಣಾಗ್ರದೊಳಗೆ 
ಬೆಳ್ಳವಡೆಗಳ ಧರಿಸಿ ಕಣ್ಣಡಕಂಗಳಂ ತುಳ್ತು ... ಒರ್ವ ಶೋಭಿಸುವ 
ಭೃಂಗಿಯ *ತೆಜಿದೆ ಮಲೆಯಂತ್ತೆ ಪೊಕ್ಕಂ (605. ೫-6-೩೪) 
[ಬೆಳ್ಳ (ಬಿಳಿದು) -ಕವಡ್ಮೆ] 
ಬೆಳ್ಸವಿ (ನಾ). ದಡ್ಡನಾದ ಕವಿ: ಒಳ್ಳೆವಿ ಬೆಳ್ಳವಿ: ಆ 
(ಉ೫೨ಕೂ- ೦೩೨ ಉದ). (ಬೆಳ್ಳಿ + ಕಷ್ಕಿ) 
ಬೆಳ್ಗಟ (ನಾ). ೧. (ಹಕ್ಕಿಯ) ಬಿಳುಪಾದ ರೆಕ್ಕೆ. ಪುಕ್ಕ : ಪೊನ್ನ 
ಕಡಿವಾಣದ ರನ್ನ ವೆೊಗತಂಬದ ಕಿವಿಯ ಚಾಮರದ ಸುತ್ತುರುಲ್ಲರಿಯ 
ನೆತ್ತಿಯ ಬೆಳ್ಳಅೌಯ . . . ತುರಗಸಂಘಾತದಿಂ (೩: ೩-೦೦ ನ); 
೨. ಬಾಣದ ಹಿಂಭಾಗದಲ್ಲಿರುವ ಬಿಳುಪಾದ ಗರಿ: ನಿಮಿರ್ದಲರ್ಗಣ್ಣ 
ನಂಣ್ಟೆಳಗಡರ್ಪಿಪ ಕೂರಲಗಾ ಸುಕೋವಮಲಾಂಗಮೆ ಶರಯಷ್ಟಿ ತೊಟ್ಟಲರ 
ಪಚ್ಚಮೆ ಬೆಳ್ಳೆ ಜಯಾಗೆ ಕಾಮಿನೀಸವಿತಿ ವಿರಾಜಿಸಿರ್ದುವು (ಕುಸುವಾ: 
೫ 03). [ಬೆಳ್ಳ (ಬಿಳಿದು) 4 ಗಲ್‌] 
ಬೆಳ್ಗಲ್ತಿ, ಬೆಳುಗತ್ತೆ. ಬೆಳ್ಳತ್ತೆ (ನಾ). ಬಿಳಿಯ ಬಣ್ಣದ ಕತ್ತೆ: 
ಆದಿತ್ಯನಸ್ತ ಮಾನಕ್ಕೆ ಸಲ್ವುದುಮಂ ಬೆಳ್ಳೆ ಟಿ್ತಿ ಪೂಡಿದ ಪೊನ್ನ 
ರಥಮಂ ಬೆಳ್ಳೆ ಟಕ್ಕೆಯನರಸರ್ಕಳೇಲುವುದುಮಂ ಇಂತೀ ಪದಿನಾಖಿಂ ಕನಸು 
ಗಳಂ . , . ಕಂಡೆಂ(ಕಕ್ಮಾಣ. ೪8-09): ಬೆಳುಗತ್ತೆ : ಪರಮಾಯುಂಷ್ಯಮೆಂಂ 
. . ಹಯಕ್ಕೆ ಮೂವತ್ತೆರಡಿಪ್ಪತ್ತಯ್ದು ಬೆಳುಗ(ಕಾಣಂ. ಬೆಳ್ಳ)ತ್ತೆಗಂ 
ಕರಭಕ್ಯಂ (೫34: ೪-೧೦) ; ಬಳಿಕ ಹುಳಿತು ನಾತು ಕೊಳೆತು ಸತ್ತು 
. ಬೆಳೆಗುತ್ತೆಯಾಗಿ ಸಂಜನಿಸಿ (ಕಬಕ: 48-೨೩). ಬೆಳ್ಳತ್ತೆ : 
ನಾಗಶರ್ಮಂ ಬೂದಿಷೂಸಿದ ತಪೋಧನನಂತೆಯುಂ ಪುಡಿಯೊಳ್‌ ಪೊರಳ್ಹ 
ಬೆಳ್ಳ ತ್ರೈಯಂತೆಯಂ . .  ಮಠದಿಂ ಪೊಅಿಮಟ್ಟು ನಿಂದ ಛಂದಸ 
ಬ್ರುಹ್ಮಣನಂ ಕಂಡು (ಶಂಕತಂ- ೦೮೬-೦೬) ; ಬಡತನಮಡಸಿ ಬಳೆಮಬ್‌ದು 
ಪುಟಿತು ನಮೆದು ಸತ್ತುಮಾ ಜಾಶುಬೀಪುರದೊಳ್‌' ಬಹುಕರ್ಮಿಯೆಂಬ 
ದೊಂಬನ ಮನೆಯೊಳ್‌ ಸ್ತ್ರೀ ವೇದದಿಂ ಬೆಳ್ಳತ್ತೆಯಾಗಿ ಪುಟ್ಟಿ (ಸ್ಕಕುಮಾ- 
೫-0೨ ಐ), [ಬೆಳ್ಳ (< ಬಿಳಿದು) + ಕಟ್ಟಿ) 
ಬೆಳ್ಗಾಡು (ನಾ). (ಆಲಂ) ಬಿಳಿಯ ಹೂವುಗಳಿಂದ ತುಂಬಿದ ಕಾಡು : 
ನಾಡುಗಳೆರಸನಿದೆಂಯೊಂದಾಡಂಬರದಿಂದೆ ಸತ್ತಿಗೆತ್ತಿದುವೆನೆ ಕಣ್ಗಾಡುಂ 
ಬೊಲನಾದುವು ಬೆಳ್ಳಾಡಿನೊಳೆಲರ್ದೆಸೆವ ಬಯಲ ಬೆಳ್ಳಾವರೆಗಳ* 
(ತಂದ್ರಫು. ೦-೪೮). (ಬೆಳ್‌, (ಎ ಬಿಳಿದು) 4 ಕಾಡ್ಕು] 
ಬೆಳ್ಳುಂಜಿ (ನಾ). ಬಿಳಿಯ ಗುಲಗಂಜಿ : ಕೇಸುರಿಯನುಗುಳ್ಳ ಕಣ್ಗಳ 
. ಭಾಸುರದ ಬೆಳ್ಳುಂಜಿದೊಡವುಗಳ ಮೂಡಿಗೆ ಶರಾಸನದ ಕಿಜೌಯ 
ಕಿಗ್ಗಟ್ಟಿನ ಕಠಾರಿಯ ಮಹಾಶಬರರೂಪದಿಂ ಶಂಕರಂ ಸುಳಿದನಾ ಸೌದ 
ರೇಶ್ವರನಿದಿರೊಳು (ಸ39ರಪು. ೧6-೩೫): 
[ಬೆಳ್‌ (-ಇ ಬಿಳಿದು) 4 ಗುಂಜಿ) 
ಬೆಳ್ಳುಂದೂರು (ನಾ). ಒಂದು ಊರಿನ ಹೆಸರು ; ಇದಕ್ಕೆ ಸಕ್ಕಿಳೆ 
ಬೆಳ್ಳುನ್ನೂರಂಂ ಕಿಜುವೆಳ್ಳುನ್ಹೊರುಂ ಸತ್ತಿಯೂರುಂ ಸಿಂಗೂರು ನಗರಲ 
ಪನ್ನಿರ್ವ್ವರು ಹಾಪರಿಷೆಯು ಎಡೆನಾಡ ವುವರ್ನ್ಮ್ನಾಯ್ಲಾವಂಣ್ಣು 
ಗಳುಂ ಸೆಕ್ಕಿ (ಎಕ. 113 (1). ನಂಡಿನ. ೨೩೯-ಓ; ಸು. 10 ನೆಡು ಶತ). 
[ಬೆಳ್ಳುಂದೃ 4- ಊರ್ಕೂ (ಆಊಂ")) 
ಬೆಳ್ಗುಂಬಳ (ನಾ). ಒಂದು ಬಗೆಯ ಕುಂಬಳ್ಳ 
ಬೂದಂಗಂಂಬಳೆ : ನಿಂಬದ ಓಂಸಂಮಂಗಳನ 
ನವನೀತಮನಾಣಂರ 
ದಮೋಘಂ (ಸುಕುನೂ. ೬-೪೩); ಇರುಳೂಟಂ ಕೊಲೆಯು 
ಪಣ್ಮಾಣಂಬಿ ಬೆಳ್ಳುಂಬಳಂ [ಪಾಕಾಂ- ಪಂ 


ನನಾರತಂ ಬೆಳ್ಳುಂಬಳೆಮಂ 


ಇ 
ಪಾಲ್ಕರದ 
ಗಿಣ್ಣುಲಿದೀ, ಪಣ್ಣಾ 

"ಇ pS 


೬೬೦೬ 


ಲಾ 


33 


ಬೆಳ್ಳೊಡೆ 


ಣಂಬೆ ಬೆಳಗುಂಬಳ] ಪರದೈವಸ್ತುತಿ ಕಳ್ಳು. ಇ 
ವಿನಿತುಂ ಜೈನಂಗೆ ಮೂಲವುತಂ (ಶಸಾರೆ, ೩೦೪). 
[ಬೆಳ್ಳ (ಇಬಿಳಿದು) - ಕುಂಬಳ] 
ಬೆಳ್ಳುಡಾರ 'ಬೆಳ್ಗೂಡಾರ' ನೋ. 
ಬೆಳ್ಗುದುರೆ (ನಾ). ಬಿಳಿಯ ಕುದುರೆ ; ಶ್ವೇತಾಶ್ವ : ಬೆಳಗಾಡುರೆ 
ಹಗಲು ಕಡೆಗೆದ್ದು ಬಂದಿಳೆಯೆಲ್ಲ ಚೆಲ್ವಿನಲಿ ಬೆಳಗೆ (೫96%. 08-೩೩೨): 
[ಬೆಳ್‌ (ಇಬಿಳಿದು) - ಕುದುರೆ] 
ಬೆಳ್ಗುಹೆ (ನಾ). ಒಂದು ನಾಡಿನ ಹೆಸರು: ಶ್ರೀಮತ್ನಾನ್ನಿವಮು! 
ಬಿಳ್ಳುಹೆಯೆಬ್ಬತ್ತೆಡೆ ನಾಡೆಚ್ಚಿತ್ತು ತಂದವೂರ ಪನ್ನೆರಡು . . . ಸಾನ್ತಳಿಗೆ 
ಸಂಯಿರಮುಮಂ ದುಷ್ಟಾಟವಿಕ ನಿವರ್ನೂಳನಂವನ್ಶಾಡಿ ಸುಖದಿಂ ರಾಜ್ಯಂ 
ಗೆಮ್ಯಖತ್ತಿಟ್ಟು (ಎಕ, vi, ಸ4ರಂ. ೫೭೭-೦೨; 901).. [ಬೆಳ್‌) -- ಗುಡೆ] 
ಬೆಳ್ಗುಳ 'ಬೆಳ್ಗೊಳ' ನೋ. 
ಬೆಳ್ಗೂಡಾರ, ಬೆಳ್ಳುಡಾರ (ನೂ). ಬಿಳಿಯ ಬಣ್ಣದ ಗುಡಾರ; ಬಿಳು 
ಪಾದ ಡೇರೆ: ಅಂತಹ ಒಂದು ಬೆಳ್ಳೂಡಾರದೊಳಗೆ ಸೆಟ್ಟಿಯ ಕೊಳ್ಕೊ 
ಡೆಯ ನಾಯಕತ್ವವಿಲ್ಲದೆ ಹಾಳ್ಗೆರೆಯತಿತ್ತಿ ತುವ ಅಂಗಡಿಯಲ್ಲಿ . . . 
ಬಲ್ಲಪ್ಪನೂ ಬೋರೆಯೂ ಕಿತ್ತಲಗಿನ ಕಡುಗಾವಲ್ಲುಡುತ್ತಿರುವರು 
(6ಕುಗಂ,.03-6), ಬೆಳ್ಳುಡಾರೆ : ' ಮುಸುಕಿರ್ಪ ಮಂಜಿನಿಂ: ಬೆಳ್ಳು 
ಡಾರಂಗಳಂತೆಸೆಯೆ ಶೈಲಂಗಳಲ್ಲಲ್ಲಿ ಶೈವಲಿನಿಗಳ್ಳೊಸರಾಯವೀಧಿಗಳೆ 
ಪಾಂಗಿನಿಂ ಕಂಗೊಳಿಸೆ (ಕೀಸಂಾ: ೨೩-೦೦). 
[ಬೆಳ್ಳ (< ಬಿಳಿದು) - ಗೂಡಾರ] 
ಬೆಳ್ಗೂಳು (ನಾ). ಬಿಳಿಯ ಅನ್ನ; ಬಿಳುಪಾದ ಅನ್ನ: ಮಲ್ಲಿಗೆ 
ಯರಳಂತೆ ಬೆಳ್ಳೊಳು ಬಹುವರ್ಣದಲ್ಲಿ ರಂಜಿಪ ಬಣ್ಣಗೂಳು ಬೆಳ್ಳಿಪೊಂಬರಿ 
ವಾಣಗಳೆ ತುಂಬಿ ಸುಳಿಹತ್ತಿ ಚಿಲ್ಲಿಸಿದಳು ದೆಸೆದೆಸೆಗೆ (ನೋಶತ. ೩೦-೩೬). 
(ಬೆಳ್‌, (ಇಬಿಳಿದು) 4- ಕೂಳ್ಳು (<ಕೂಲಸ್‌)] 
ಬೆಳ್ಗಿಜಕಿ, ಬೆಳೆಕೆಅಕ್ಕಿ ಬೆಟ್ಕ್‌ಆ್‌ (ನಾ). ಒಂದು ಸ್ಥಳದ ಹೆಸರು ; 
ರಾಚಮಲ್ಲಗಾಮುಣ್ಣನು ಸಿಅನುಂ ಗಂಗಗಾಮುಣ್ಣನಂಂ ಮಾರೆಯನುಂ 
ಬೆಳ್ಳೆ ಳ್‌ೆಯೊಡೆಯ" ೨೨ ಎಚ್ಚಿದಿಂಬರುಂ  ಕುನಂಗಿಲ 
ಯ್ನೂರ್ವರುಂ ಸಾಕ್ಷಿಯಾಗೆ ಕೊಟ್ಟಿತ್ತು (ಎಕ. ೫1, ಗುದ್ಧಿ. ೬೩-೯೭ ; 812). 
ಚೆಳೆಕೆಳ:: ಅನ್ನೆ ಬನ್ನು ನಗರೆವಳ್ಳದಿ ಮೂಡಣ ಬೇಲಿಯಿಂ ಅನ್ತ 
ಬೆಳೆಕೆಜೆಯ ಪಡುವಣ ಕಡೆಯಿಂ (ಬಕ. 11 (2), ತಂತ. 
೨0೪-0೭ ; 916). ಡಿ ಬೆಕ್‌ : ಮಣಲ್ಲೂರ ರಡಂವಣ್ಣುಕ ಬರಳಿಯ 
ಬೆಟ್‌ ಎಮ್ಮಗೆ ಕೇಟ್ಟು ಯಲವರಿದು ಕಳಿಇಕ್ಕಿಸಿದ (ಕ. ಸ, ತಿಶಟೂ, 
೫೬-೫ ; 061): [ಬೆಳ್ಮ (ಇಬಿಳಿದು) - ಕೆಜಿ] 
ಬೆಳ್ನೊಡೆ, ಬೆಳುಗೊಡೆ (ನಾ). (ದೇವರು, ರುಜ್ಕ ಇವರಿಗೆ ಹಿಡಿ 
ಯುವ) ಬಿಳಿಯ ಕೊಡೆ ; ಶ್ವೇತಚ್ಛತ್ರ: ಗುಡಿ ಶಂಖಂ ಚಾಮರಂ 
ಬೆಳ್ಳೊಡೆ (ಎ3: ೫101, ೩೩೬-0೩ 5 929) ; ಪೇಟಿಫ್‌ ಬಂಗನೆ ಬೆಳ್ಳೊಡೆಯೆಲ್ಲಿ 
ಮದೆತ್ತ ಶೋಯ್ತೂ ಸುತ್ತಿಜಿದ ಚತುರ್ಬಲಂ ನಿನಗಮಾಯಿರವಾದುದೆ 
ವೈರಿಭೂಪರಿಂ (ಶುಕರಾ- ೦೩-೬೪) ; ಬೆಳ್ಳೊಡೆಯ ವೀರಚ್ಸ್‌ಯೆಯೊಳ್‌ 
2೦ ಪಿಡದೈರಾವ ದನಪನಿಂದ್ರಂ ಕೇಳ್‌ ದನುಪ್ರೋದೃವಾ 
(೧0ಕ- ೬-೩೭). ಸೀಗುರಿಯ ಚಾಮರದ ಮೇಗಪ್ಪ ಬೆಳ್ಳೊಡೆಯ ಭೋಗ 
ಹಡಹಿಗರ ಪಡೆಯುವಡೆ ದಾನವನಂ ಬೇಗ ಮಾಡುವದು (ಸರ್ವ! ೬೩೦). 
ಬೆಳುಗೊಡೆ ; ಭೇರಿಯೆ ಮದ್ದಳೆಯಾಗೆ ಬೆಳುಗೊಡೆ [ನೆ]ಳಲೂಗೆ ನೆಲಂ ಕಳ 
ನಾಗೆ. . .ನರರೊಳು ತು: ಲಿಗರ್ಜ್ಹಸಂಬಡದರಾ ವಿಸ್ವಂಭರಾಭಾಗದೊರ್ಳ 
(3723- ಹಹ, ೦೦೨-೩೭ 7 21441) ; ಸಂದಣೆಪ ಕೆ: ಬೆಳ ಗೊಡೆ. 
ಗಳೊಸ್ತಿರಿಸೆ ಹಿಂದೆ ನಿನ್ಸುಳಭೇರಿ;ರವಂ ಸಂದಣಿಸೆ (೩4ರ. ೩-೦೭೩) 
ನುಗ್ಗಾಯ್ತು ರಥ ಬೆಳುಗೊಡೆ ಪಠಾಕಾಡಂಡ 


ಜೂದಶಿಕಾಂಕ್ಷೆಯೆಂಬಿ 


ಮೊದಭಾ! 


ಬನ್ನು 


ವಜ್ರ: 


ಜೆಲ್ಲಿಗಳು 


ಚೆಂಬಂಗೆದಿಂ [ಇಕ6- ಕೇ. ೩೧-30) ; ಶಿವಶಿವಾ ಬೆಳುದಿಂಗಳೆಲಿ ಮೈಬೆವರು 
ಪ್ರದೆ (ಇುಟ್ಕಾಕ್ರೋ. 0-2). ಬೆಚ್ಚಿಂಗಳು : ಬಿ. 
ಹೂಂದಾವರೆವಟ್ಟಲೊಳ್‌ ಸೋದಿಪರುಂಟೇ (ನೋಡಕೆ. ೦-೨ 
ನೊಳಗೆ ಕಪ್ಪುಂಟು ಬೆಳ್ಚಿಂಗಳು ಕಂದಿಕುಂದಿಷುದೆಎಂ 
(#96 0-90). 
ಜಿಳುದಿಂಗಳ ಪಕ್ಕಿ ಇ ಬೆಳಂದಿಂಗಳನ್ನೇ ಸೇವಿಸಿ ಬದಂಕುವುದೆಂದು 
ಕವಿಸಮಯದಲ್ಲಿ ಪ್ರತೀತಿಯಿರುವ ಒಂದು ಪಕ್ಷಿ; ಚಕೋರಪಕ್ಷಿ ; 
ಜೊನ್ನಪಕ್ಕಿ : ಸಡೆವಕ್ಕಿಯ ನಲ್ಮೆಯ ಪೊಣನಣ್ಯಯ ಮುಡಿವಕ್ಕಿಯ 
ಬೆಳುದಿಂಗಳೆ ಹಕ್ಕಿಯ ನಿಡುಗಣ್ಣಖೌವಕ್ಕಿಯ ಬಳೆಗಂ ಬಳಸಿದುದು 
ಸೃಪಸತಿಯಾ (90%, 3-09), ಸೆಳುದಿಂಗಳೂಟ ಎ ಬೆಳುದಿಂಗಳಿನಲ್ಲಿ 
ಮಾಡುವ ಊಟಿ: ಇನಿಯರ ಜೀಟ್ಕ ಬನದಲಿ ಬೆಳುದಿ:ಗಳೂಟ 
(9005-8-6)- [ಬೆಳ್ಳ (- ಬಿಳಿದು) 4 ತಿಂಗಳ್‌] 
ಬೆಲ್ಲಿಂಗಳು 'ಬೆಳ್ಲಿಂಗಳ್‌' ನೋ. 
ಜೆಲ್ಲುಗುಲ (ನಾ). ಬಿಳಿಯ ರೇಷ್ಮವಸ್ತ್ರ ; ಶ್ವೇತವರ್ಣದ ಪಟ್ಟಿಸೀರೆ : 
ಇಂತು ಚಿಳ್ಕುಗುಲಮನುಟ್ಟು ಮನಂಗೊಳಿನ ಸೌಂದರವತಿಗೆ ತತ್ಯಾಂತೆ 
ಯರ್ಮಗುಟ್ಟು , , ೬ ಆರತಿಯೆತ್ತಿದರ? (ಉರ್ಯಶಿ- 9-2೩ ನ). 
[ಬೆಳ್ಳೆ (ಎ ಬಿಳಿದು) + ದುಗುಲ್ಯ] 
ಚಿಳ್ನುಗೊಂದೆ (ನಾ). ಒಂದು ಊರಿನ ಹೆಸರು: ಬೆಳ್ನುಗೊನ್ನೆಯ 
ಗಾಮುಣ್ಯರು ಪಾರ್ವರು ತಮ್ಮು ಕೆಜ್‌ಯ ಮಂಣ್ಣೊಳಿರ್ಕಣ್ಣುಗಮಣ್ಣು 
ಮಿಡಿ ಭತ್ತವು . . ನ ಕೊಟ್ಟಿರ (aaa. 2-1, 09-005 
689). [ಬೆಳ್‌ (ಬಿಳಿದು) 4- ಕೊಂಬೆ] 
ಬೆಳ್ಳೇವ (ನಾ). ಒಬ್ಬಾತನ ಹೆಸರು: ಬೆಳ್ಳೇವಂ ಬರೆದಂ ಇಳ್ಳಿಡೆ 
ಮಲ್ಲಾಚಾರಿ (ಎಳೆ. ೫1೪, ಎಚಕೆೊ. 69-99; ಸು- 910). 
[ಬೆಳ್‌ (ಇ ಬಿಂದು) 4 ದೇವ] 
ಜೆಳ್ನೊನ್ನು (ನಾ). ಚರ್ಮವು ಬಿಳಿದಾಗುವ ಒಂದು ಬಗೆಯ ರೋಗ : 
“ ಶ್ವಿತ್ರುಮೆಂಬುದು ಬೆಳ್ಗೊನ್ನು” (ತಂದು. ೪-೪೫೦)- 
[ಬೆಳ್ಳಿ (-ಅಬಿಳಿದು) -/- ತೊನ್ನು ] 
ಬೆಳ್ಳಗೆ, ಬೆಳುನಗ್ಗೆ (ನಾ). ಶುಭ್ರವಾದ ನಗೆ; ಪ್ರಸನ್ನವಾದ ನಗೆ: 
ಶಿಖರಿದಶನಡ್ಕುತಿಯ ಬೆಳ್ನೆಗೆಯ ಸೊಸಲೆನೆ ನಖರುಚಿಯ ತೆರಳಿಕೆಯ 
ಹೊರಳಿಯೆನೆ ... ಚಿಲ್ಪ ತಿಳಿನೀರ ತುಂತುರ್ಪನಿಗಳಿಸೆದಿರ್ದುವು 
(ಸಿ೨೫. ೩0-00); ತರುಣಿರನ್ನೆಯರ ಬೆಳೆಗೆ ನಮ್ಮ ಶುಭ್ರಕೆ ಸರಿಯಿಲ್ಲ 
ಪೆಂದದ ಜಣಕಿದು ಪರಿಮಳಳ ಬೀಜುತ ಬೆಸೆದೆಸೆಗಾಗಲರಳುಮಲ್ಲಿಗೆ 
ಗಳೊಬ್ಬದುವು (ಕಂಡ. 8-63) ; ಇಂತು. ಮರ್ತ್ಯರಂತಿರುವ್ಮುಳದಿನುಬ್ಬಸಂ 
ಬಡುವ ರಾಜಪರಮೇಶ್ವರಂಗೆ ಬೆಳ್ನೆಗೆಯೊಳ್‌ ಬಿಜದೋಜನೋಜೆಯಿಂ 
ಎನುತೆ ಪಡಿನುಡಿದು (ನಕ್ಕ: ೧೪-೨). ಬೆಳುನಗ್ಗೆ : 
'ಬೆಳುನಗೆವೆಣು' ಪರಾ. [ಬೆಳ್ಳ (ಎ ಬಳಿದು) ನಗೆ] 
ಬೆಳ್ನಎರ್‌ (ನಾ). ನರೆತ ಕೂದಲು ; ಬಿಳಿ ಕೂದಲು: "ಮೂಷೆಯುಟ್ಟೆ 
ಅಗಿದ ಮೂಟಕ್ಕಿಯಿಂ ಪಬನವಿರ್‌ ಮೊದಲಿಂದೆ ಕಟಲ್ಲು ಬೆಳ್ಳಿವರ್‌ 
ತುಜುಗಿ ನಿರಂತರಂ ಬಳಪಮಂ ತೊಡೆದಂತಿರೆ ಮೈ ಬೆಳರ್ತ ಳಯ್‌ 
ಪದ ಗಜೇಂದ್ರಮಂ ನೆ್‌ಯೆ ಪೋಲ್ತುಡುದೆಳ್ಕಲನೊಂದು ತಾಣದೊಳ್‌ 
(ಸೂಕ್ತಿಸು. 0-೩೭). [ಬೆಳ್ಳ (ಎ ಬಿಂದು) .- ನವಿಂ] 
ಬೆಳ್ನುಡಿ, ಬೆಳುನುಡಿ (ನಾ). ೧. ಇನಿದಾದ ಮಾತು; ಸವಿನುಡಿ ; 
*ಭವಹರನ ಪಿಶ್ಚಿ ಮಂಂಜಾಡಿ', 'ತಪ್ಪದಲೆ ಶಿವನ ಮುದ್ದಿಟ್ಟು”, *ಕಪ್ಪು 
ಕಾಡಿಗೆ ಮಾಡಿ ಅಪ್ಪಿ ಮಗುವಿಗೆ ಹಚ್ಚಿ' ಮೊದಲಾದ ನುಡಿಗಳು ತಾಯ್ತನದ 
ಬೆಳ್ನುಡಿಗಳಲ್ಲವೇ?  (ಇಶ್ನತಾ- ೦೩), ೨. ತಿಳಿಯಾದ ಭಾಷೆ; 
ಶುದ್ಧವಾದ ಭಾಷೆ; ಅಚ್ಚದೇಶಿ:  ತಿರುಳ್ಳ ನ್ನಡೆದ ಬೆಳ್ಳುಡಿಯೊಳೆ 


೬೬೦೮ 


ಈ 


೩0 


ಚೆಳ್ಳಡರ್‌ 


| ಷೆರುಳೊಂದೆ ಪೇಟ್ವುದು (ಣತೂಕ್ಯ. ೩-೦೨)... ಬೆಳುನುಡಿ: ೨. 
ಪಳೆಯೊಳುಗನ್ನಡಂ ವಿಶದ ತದ್ಭವ ತತ್ಸಮಮಚ್ಚಗನ್ನಡಂ ಬೆಳುನುಡಿ 
ದೇಶಿ ಗ್ರಾಮ್ಯ . . . ಆ ಮರೆಗನ್ನಡ ಸಾರಗನ್ನಡಂಗಳು ಮೊದಲಾದ 
ಸಾಸಿರದ.. ಮೇಲೆರಳ್ನೂಲುಮಿವಾದಿಯಾದವಂ . . , ಆಟಾ ಕಾಂತೇ 
[ಬೆಳ್ಳ (ಇ ಬಿಳಿದು) - ನುಡ್ಡಿ] 
ಚೆಳ್ನೇಶ್ರ (ನಾ). ಕಾಂತಿಯುಳ್ಳ ನೇತ್ರ; ಹೊಳಪುಳ್ಳ ಕಣ್ಣು : ವಿರುಪ 
ಚಂಚಲನೇಶ್ರೆಯರು ಚಸಲನೇತ್ರೆಯರು , , . ಸುರುಚಿರಚಕೋರನೇತ್ರ 
ಯರುಯಾಕರ್ನನೇತ್ರೆಯರು ಬೆಳ್ನೇತ್ರದವರು (ಕನಕೋ. ೨೪-೦೬). 
[ಬೆಳ್ಳ (ಐ ಬಿಂದು) - ನೇತ್ರ] 
ಚೆಕ್ನೊರೆ, ಬೆಳುನೊರೆ (ನಾ). ಬಿಳಿಯದಾದ ನೊರೆ; ಬಿಳುಪಾದ 
ಬುರುಗು; ಫೇನ : ನೇತ್ರಂಗಳೊಳ್‌ ಬಿಂದು ಬೆಳ್ಳೊರೆಯಂ ಪೋಲ್ಡು 
ದುಮುರ್ಬಿ ಕಾಮರ್ನಗಿಲ ನೀರ್ಮೋಲ್‌ ಕೋಶದಿಂದಂ ಮುದಂ ಸುರಿಯು. 
ತ್ರಿರ್ಪದುಮೊಪ್ಪೆ ಚಕ್ರಿಯ ಮನಂಗೊಂಡತ್ತು. ಮತ್ತದ್ವಿಪಂ (604. 
63-೬9); ತೆರೆಯ ಸೆಳೆಮಂಚದೊಳ್‌ ಬಿತ್ತರಿಸಿದ ಗಳಿತಾಬ್ಮದಳೆದ 
ನುಣ್ಬಸೆಯೊಂ? ಬೆಳ್ಳೊರೆಯ ತೆರೆಸುತ್ತಿನೊಳ್‌ ಪ್ರಯಗಿರದೆೊಳ್ಳೆನೆ ಬಯಸಿ 
ಕೋಕನಾಯ್ತು ಸಶೋಕಂ (ತಂದ್ರಪು. ೪-6); ತೆಳುವುಡಿಯ ಮಳಲಿಡಿಯ 
ಲಿತ್ತಡಿಯ ತಳಗಡಿಯ ಪೊಳಿನೆರೆಯಲುಟ್‌ ಪೊರೆಯಲೊಳ್ಳೊಅ*ೆಯ. 
ಜಿಕ್ನೊರೆಯ ... ಅತುಳಗಂಗೆ ಸುತರಂಗೆ ನೋಳ್ಳಂಗೆ ಸಲೆ 
ಕಣ್ಣೆಸೆದಳುದು ದಿವಿಜಸಿಂಧು (ಕಣಣ: ೪-೪). ಬೆಳುನೊರೆ : 
ಏಜುಗಳು ಬುದುಬುದಿಸಿ ರಃಎತವ ಕಾಲ ಕಾಳಿಜ ಖಂಡ ನೆಣ ಜಿಗಿದೋಲ 
ಬೆಳುನೊರೆ ಮಸಗಿ ನಸುಬಿಸಿರಕುತ ಹೊನಲಿಡಲು . . . ಹೆಣನ ಮೆದೆ 
ಹೇರಾಳ ರಂಜಿಸಿತು (ಉುನ್ಮಾರ್ರೋ.- 0೦-೪). 
[ಬೆಳ್ಳ (ಇ ಬಳಿದು) --ನೊರೈ ] 
ಜೆಳ್ಪ, ಬೆಪ್ಪ (ನಾ). ೧. ಮೂರ್ಯ; ಮಂಕ; ದಡ್ಡ ; ತಿಳಿಗೇಡಿ ; 
ಮದುವೆಯ ಕೂಟಂ ನಂಬಿ ಮನೆಯ ಧಾನ್ಯಮಂ ಸೂಟ್‌ಗೊಡುವ 
ಬೆಳ್ಚನುಮಂ (ಕರಾನ್ಸು. 5-80). ಬೆಪ್ಪ ; ೧. ನಾನೊಬ್ಬ ಬೆಪ್ಪ-. 
ಹುಚ್ಚ. ಅವಿವೇಕಿ (ಕಸ. ೦೨); ನನ್ನ ಹಾಗಿರುವ ಮಂಕರನ್ನೆಲ್ಲಾ ಒಟ್ಟು 
ಗೂಡಿಸುತ್ತೇನೆ. ನೀನು ಬೆಪ್ಪರನ್ನೆಲ್ಲಾ ಒಟ್ಟುಗೂಡಿಸು, ಎಲ್ಲರೂ 
ಒಮ್ಮತದಿಂದ ಕೆಲಸ ಮಾಡೋಣ (5084: ೨0). ೨. ಗಾಬರಿಯಿಂದ 
ದಿಕ್ಕು ತೋಚದವನು ; ದಿಜ್ಮೂಢ ; ಸೀಶಾರಾನು ಅವನ ಶರಟಿನ 
ಲರು ಬಿಗಿಯಾಗಿ ಹಿಡಿದು ಕೆನ್ನೆಯ ಮೇಲೆ ಹೊಡೆದ. ಇತರ ಹುಡುಗರು 
ಬೆಪ್ಪರಾಗಿ ಸುಮ್ಮನೆ ನಿಂತರು (ದೂರಲ್ಕ, ಟ್ರ. | ಬೆಳ್ಳ. ಅ] 
ಚೆಳೆಡ, (ನಾ). ಬಿಳಿಯ ಬಟ್ಟೆ ; ಶ್ಚೇತವಸ್ತ್ರ : ಎಲವೋ ಮಡಿಸಳ 
ನಿನ್ನ ತೊಳಹವು ಚೆಲುವನಾದವು ನಮ್ಮ ಯಮುನೆಯಲಲುಬಿ ತೊಳೆದೊಡೆ 
ಕಪ್ಪಡವು ಬಳ್ಬಡಗಳಾಗದಿವೇ ತೊಳೆದು ಕೊಡು ನಾವುಟ್ಟುದನು 
ಲ್ಕ. ೨೨-೩೪). [ಬೆಳ್‌ (ಬಿಳಿದು) 3. ಪಡ್ಕ ] 
ಬೆಳ್ಬಡ್ಯ ' ಬೆಳ್ಳಳ' ಸೋ. 
ಜೆಳ್ಟಡಂನುಡಿ (ಕ್ರ. ಅಸ್ಥಿ ರಮನಸ್ಸಿನಿಂದ ನುಡಿ, ಮಾತನಾಡು : 
ಬೆಳ್ಳ [ಶಾಕಾ-ಳೈ)ಡಂನುಡಿದಂ (ಕರ್ಯಾತು- 30 ಸ್ಯಾಜ್ಯಾ), 
[ ಬೆಳ್ಳಡ್ಕ (ಈ ಬೆಳ್ಳಳ) 4- ನುಡಿ, 1 
ಜೆಳ್ಪಡರ್‌. ಬೆಳ್ಬಡರು (ಕ್ರಿ). ಬೆಳ್ಳೆಗಾಗು; ಬಿಳಿಯದಾಗು; ಬಿಳುಪೇರು; 
ಪರಿಯೆ ಪಸುರ್ಪು ಬೆಳ್ತಡರೆ ಬಲ್ಮುಗುಳೊಳ್‌ ಪೊರೆದೋಜಕ್‌ ತೆಂಬೆಲರ 
ಪೊರೆವೊರೆಯಂ ಸಡಿಜ್ಜೆ ನಡು ಪೊಂಗಿರೆ ಮಲ್ಲಿಸೆಗ್‌ ವಸಂತದೊಳ 
ಬಿರಿದೊಡೆ ನಲ್ಲರಂ ನೆನೆದು ನಲ್ಲತ ಮೆಲ್ಲೆರ್ದೆಗಳ್‌ ನಿರಂತರಂ ಬಿರಿವುವ 
ದೆಂತೊ ಮಲ್ಲಿಗೆಗೆ ನಲ್ಲರ ಮೆಲ್ಲೆರ್ದೆ ಮೇಳಗೊಂಡುದೋ(೪ಂಥ್ಯ. 0೦-೦0೬); 
ಚುಂಬಿಸಿ ಬೀಗಿ ಬೆಳ್ಳಿಡರ್ದೆ ಬಾಯ್ಕೆಟ್‌. ., ಪೊರ್ಣಟ್‌ಯಃ 


(wos. 9-9). 


ದಮೆ 


01-7-5 


ಬೆಳ್ಳಡರು 


ಹಂತಿದಪ್ಪಿ ತುಜಿಂಬಟಃಯುಂ ತೆರಳ ಕುರುಳ್‌ (ತಂದ್ರಫು 6-೭3); 
ಜಡಗ್ರಾಹಿಯಾನಾದೆನೆನುತ್ತಂ ಚಿಂತೆಯಿಂ ಬೆಳ್ಸಡರ್ದುದೆನೆ. ತದಬ್ದಂ. 
ಶರನ್ಮೇಘಮಿರ್ಕುಂ (ಕಾ೩. ೬-೪). ಬೆಳ್ಪಡರು : ನಡು ಪೊದಳ್ನವು 
ವರವಳಿತ್ರಯವಡಗಿದವು ... ಬೆಳ್ಳೆಡರಿ[ಣಣಂ. ಸಿ]ದವು ಮು: 
ಮರೆಡಲಗಳಾ ಮಾನಿನೀತ್ರಯದ (ತೊರಾ- 9-5-4): ಶಿಶು ಗರ್ಭ 
ದೊಳ್ಡೊಳಗೆ ಕೂಡಿರ್ದ ಚುದ್ರಿತೆವೊಲಂಗರುಚಿ ಬೆಳ್ತಡರಲೊಳ್ಳಿನಿಂದೊಪ್ಪಿ 
ರ್ದಳುತ್ವಲಾಕ್ಷಿ (ಕೈಖಳಾ. 0640. [ ಬೆಳ್ಳ್ಯು 4 ಅಡರ್‌ ] 

ಬೆಳ್ಬಡರು ` ಬೆಳ್ಳಡರ್‌' ನೋ. 

ಬೆಳ್ಬಡಸು (ಕ್ರಿ). ಎಬೆಳ್ಟೆಡರ್‌: ನಡು ಪೊಪಳ್ಳೆವು ವರವಳಿತ್ರಯವಡಗಿದವು 
« « ಬೆಳ್ಳಡಸಿ[ಕಾಣ, ರಿ]ದವು ಮುಖಮಂಡಲಗಳಾ ಮಾನಿನೀತ್ರಯದ 
(atm. 0-6-4). [ ಬೆಳ್ತು, 4 ಆಡಸು ] 

ಬೆಳ್ಳರಿಗೆ (ನಾ). ಹೊಳೆಯುವ ಗುರಾಣಿ : ಅರ್ಕೊಸಿನ್‌ ಬಂದೊನನ್‌. 
ತಲೆಯಿಂದೆ ಕಾಲ್ವರಮ್‌ ಮೆಯ್‌ ಜೋಡ ತೊಟ್ಟಿನನ್‌, ಕಯ್ಯ 
ಜೆಳ್ಳೆಂಗೆಯನ್‌ ಪಿಡಿದು ಮೇಲ್‌ವಾಯ್ಡನನ್‌, ಬೆನ್ನಿತ್ತು. ಪೊ:ದನನ್‌, 
ದಾಡುತ್ತುಮಟ್ಟಿದಯ* ಕಡಿವಾಣವೊತ್ತಿ ನಿಟ್ಟೋಟದಿನ್‌ ಪರಿಯೆ 
(ಕಂಕಿಗೊ- 1-00). [ಬೆಳ್‌ (ಇ ಬಿಳಿದು) 4 ಪರಿಗೆ] 

ಬೆಳ್ಬಳ, ಬೆಪ್ಪಳ, ಬೆಬ್ಬಳ, ಬೆಬ್ಬಳಿ, ಬೆಬ್ಬಳಂ, ಬೆಬ್ಬಳಿ, ಬೆಳ್ಚಡ್ಕ, 
ಬೆಳ್ಳಳೆ (ನಾ)- ೧. ಭಯ; ಹೆದರಿಕೆ: ಗಾಬರಿ; ತೊೋಲ್ಪರಿದೆಂದು 
ತಾಯನುಜ್‌ಯಪ್ಪಿ ಕೊಳಲ್ಪಗೆವಂಗೆ ಲೋಕದೊಳ್ಳೆಳ್ಪಳವಿಲ್ಲದಂತೆ 
ನಿಲಲಾರ್ಪಳೆ ಲಕ್ಷ್ಮಿಯನಿಮಾಮಹೇಶ್ವರಾ (ಣಶಾಕ- ೪4). ೨. ಚಂಚಲತೆ; 
ಸಂಚಲನ ; "ಬೆಳ್ಳೆಳಂ,ಸಂಚಳೆಂ"" (ಕನುರ- ಕು ೨); ಗಳೆಯಾದತ್ತುರು 
ಮಂದರಂ ಕನಕಶೈಲಂ ಚಾಪಮಾದತ್ತು ಬೆಳ್ಳಳವಂ ತುಳ್ದಿದುದೆಯ್ದೆ 
ರೌಪ್ಯನಗಂ (868- ೨-೭). ಬೆಪ್ಪಳ : ೧. 'ಬೆಪ್ಪಳಿಸು' ಪರಾ. 
ಬೆಬ್ಬಳ 2 ೧. '" ಅಗುರ್ವು, . . ಬೆಬ್ಬಳಂ, ಅಳಟು, ಪೆಳಜು, ಮಲ್ಲಟಿ 
ತಲ್ಲಟಿಂ, ಅದಿರ್ಪು__ಈ ೧೦ ಭಯಂ” (48. 8೬-೨೨). ೩. ಬೆರಗು; 
ಆಶ್ಚರ್ಯ; ಸೋಜಿಗ: "" ಬಕ್ಕಡಿ ಬಿಗುರ್ವಗುರ್ವು ಬೆಬ್ಬಳ... 
ಮಲ್ಲಟಿಯೆನಲೈ ಬೆಜಿಗಪ್ಪ ಭಾವಂ” (ಕಲ್ಮಕ್ಕಿ. ೪೦); “ತಲ್ಲಣಂ, , . 
ಬೆಬ್ಬಳಂ ತಳಮಳನವೆನಲ್ಕಿ ಸೊಲ್ಲಿಪುದು ಬೆಜಿಗಪ್ಪ ಭಾವದೊಳು `' 
(62ಕಂ. 50). ೪. ದಿಕ್ಕುತೋಡದಿರುವಿಕೆ; ದಿಗ್ಭ್ರಾಂತಿ ; “ಬೆಬ್ಬಳ 
ಮೆಂದೆನೆ ವಿಕಳತ್ವಮೆಂದು ತಳಿಗೆ ವಿದಗ್ರರ್‌” (ಕಾರೂ. 83); ಮೂಜಗ 
ದೊಬ್ಬ ವೀರನು ಕಂಡು ಬೆಳಗಿನ ಬೆಬ್ಬಳದಲೇಲ್‌ದನು ಮಣಿಮಯ ದಿವ್ಯ 
ಪುಷ್ಪಕವ (ಕೂರಣಾ. ೬-೩೭-೪); ತಬ್ಬಿಬ್ಬುವಾತಿನಿಂ ಪೆಜರ್ಗುಬ್ಬೆಗಮಂ 
ನೆಗಟ್ಚಿ ಬಜೀಯ ಬೆಬ್ಬಳಮಲ್ತೊಳ್ಳಬ್ಬಿಗರನುಗೊಳಿಸಿದ ಪೊಸ ಕಬ್ಬದ 
ಪವಣಂತುಟವನ ಸಬ್ಬವನುಡಿಗಳ್‌ (೩6ರ ೩-೦೦೪). ೫. ದಿಗ್ಬಾಂತಿ 
ಯನ್ನು ಹೊಂದಿದವನ್ನು; ದಿಕ್ಕೆಟ್ಟವನು : ಜನಕ ನುಡಿದ ಮಾತ ಕಳ್ನು 

ಕಂಗೆಟ್ಟನಾ ತನುಜ ಬೆಬ್ಬಳನಾದ ಕೂಡೆ (ಐಗಳು- ೩೨-೦೦೪)- ಜೆಬ್ಬಳಿ: ೪. 

ಅದಡೃತವಂದ ಕನಸ ಕಂಡು ರಾಯನು ಉಬ್ಬಿ ಹೆದಜ* ಕಣ್ಣ ತೆಜಕದು 


30 


ಬೆಬ್ಬಳಿಯಾಗಿ ನಾಲ್ಕುದೆಸೆಯನು (30. 39-30) 
ಬೆಬ್ಬಳು ; ೧. "ಬೆಬ್ಬಳುಗೊಳ್ಳು' ಹರಾ. ಬೆಬ್ಬಳೆ : ೪. ಕುಸಿಯದೆ 
ಕೊಡದರ್ಚಿಸದೆ ಬೆಬ್ಬಳೆಯಾಗದೆ (ಕೊಂಕಣ. ೧೯೩೩, ಶಾನೇರಿ- ೫೬-೪0; 3336): 
ಕುದುರೆ ರಥ ಗಜ ಪತ್ತಿ ನಿರ್ಫೋಷದಲಿ ಬೆಬ್ಬಳೆಯಾಯ್ತೂ ಬೇಳುಬದ 
ವಿಘಾತಿಗೆ ಸಿಲುಕಿ ತೆತ್ತುದು' ಸಕಲವಸ್ತುಗಳ 
ಚೆಳ್ಬಡ್ಯ : ೧.`ಬೆಳ್ಳಡಂನುಡಿ' ಪರಾ. 
ಪರಾ: 


ಬೆಳ್ಳಳಂಬೋಗು. ಬೆಬ್ಬಳಂಬೋಗು. ಬೆಬ್ಬಳವೋಗು. ಬೆಬ್ಬಳಿಯೋಗ್ಳ 
ಬೆಬ್ಬಳಿವೋಗು, ಬೆಬ್ಬಳೆಪೋಗು, ಬೆಬ್ಬಳೆಯೋಗು, ಬೆಬ್ಬಳೆವೋಗು. 


40 


(124- 4-೫೩). 


೬೬೦೯ 


ಬೆಳ್ಬಳಿಸು 


ಬೆಳ್ಳೆ ಳೆಪೋಗು (ಕ್ರಿ). ಭಯಪಡು; ಗಾಬರಿಹೊಂಡು; ಗಾಬರಿ 
ಯಿಂದ ದಿಕ್ಕು ತೋಚದಂತಾಗೂ, -ದಿಜ್ಮೂಢನಾಗು: ಬೆಳ್ಳೆಳಂಬೋದಂ, 
ಬೆಳ್ತೆಡಂನುಡಿದಂ (ಕರ್ಮಾಶು- 30 ವ್ಯಾಣ್ಣ). ಬೆಬ್ಬಳಂಬೋಗು ; ತ್ರಿಜಗ 
ದ್ಯೂಷಣ ಗಜಂ ಕ್ರೋಧಿಯೆಂಬ ಮದದೊಳ್‌ ಮತ್ತನಾಗಿ ... 
ಕಟ್ಟುಪಂಜರದಿಂ ಪೊಜಮಟ್ಟು ಬರುತ್ತಬ್ಬರಿಸುವಾರಿಕಾರರ ಬೊಬ್ಬೆಗಳಿಗೆ 
ಬೆಬ್ಬಳಂಬೋ[೫೫೫೦. ಪೊ, ಬೊ])ಗದೆ (ಫ್ರಕ್ಮಾಸ್ಟ್ರ- ೨-೭ ಈ); ಕಾಮ 
ದೇವಂ ... ಉಬ್ಬಟೆಯ ಬಾಣಮಂ ತೊಟ್ಟು ತೆಗೆದಾಕರ್ಣಪೂರಕ್ಕೆ 
ನಿಲಿಸಿ ಬಿಡಲು ಪಬ್ಬಿದುದು ಬಾಣ ಪರಿದರ್ಧದಾರಿಯೊಳೆ ತಾಂ 
ಬೆಬ್ಬಳಂಬೋಗಿ. ತಿರುಗುತ್ತಿರಲ್ಯದ ಕಾಣುತಬ್ಬರಿಸಿ ಮತ್ತೊಂದ ಹೂಡಿದಂ 
(0828. ov-no). ಬೆಬ್ಬಳವೋಗು : ನಿಲಲ್ಭಾರದೆನಿಸುವ ನೋವಿಗೆ 
ಜೆಬ್ಬಳವೋಗಿ , . . ಪೊನ್ನ ಮೋಹಕ್ಕೆ ಮನಮಂ ಬಲ್ವಿಡಿದು 
(ರರ್ನಾಮ್ಮ. ೦-೧೯೪) ; ಕಾಣುತ ಮಣಿಮಯಗೋಪುರದೊಳಗಿದ್ದೇಣಾಂಕ 
ನಿಭವದನೆಯರು ಪ್ರಾಣವಳಿದ ದೇಹದಂತೆ ಬೆಬ್ಬಳವೋಗಿ ತ್ರುಣವಡಗಿ 
ಮಜುಗಿದರು (ಶ್ರ(ಶಾಂ- ೬); ಲಕ್ಷ್ಮಣನೀಗಳೆ ಉಟ್‌ದು ಪೊ:ಪಿನಂ 
ಕಾಡಿಂಗೆ ಕೋಳುವೋದೆನೆಂಬೊಂದು ಭೀತಿಯಿಂ ಬೆದಜಕಿ ಬೆಬ್ಬಳವೋಗಿ 
ಮಜಗುತಿರ್ದಮೆ (ಉಕ್ಕಿ. ೪೦-೨೯). ಬೆಬ್ಬಳಿಯೋಗು : ಭಯ 
0 ತನು ಬೆಮರ್ತಳುಕಿ ಬೆಬ್ಬಿಳಿಯೋಗ ದಯೆಗೆಟ್ಟು ನಿಂದವಂ ಸೆಡೆದು 
ಸಂಚೆಳೆನಾಗಿ (466ರ, ರೇ. ೬೪-೦೪) ; ಸವಣರೆಲ್ಲಂ ಬುದ್ಧಿಗೆಟ್ಟು ಬೆಬ್ಬಃ 
ಯೋಗೆ [೫ ಣಂ. ಯಾಗೆ) ತವತವಗೆ ಸುಯ್ಹ ಮನವುಕ್ಕಿ ನೆಟ್‌ 
ಮರುಳಾಗೆ (ಇಗೀರ. ರೇ, ೨೩೭-೦೦) , ಬೆಬ್ಬಳಿವೋಗು : ಅರಸಂ. , , , 
ಕೆಲದೊಳಿರ್ದ ನಾನಾದೇಶೀಯ ಬಹುಲಿಪಿವಿಚಕ್ಷಣರಾದ ಕರಣಿಕರಂ ಕರೆದ 
ವಂದಿರ ಕರಾಗ್ರದೊಳೀಯಲೊಡನಾ ಲೇಖನಮನವರುಮೋದಲಟ್‌ಯದೆ 
ಬೆಜಗಾಗಿ ಬಬ್ಬಳಿ[೫8. ಳೆ]ವೋಗಿ, (ನೃತರಿ, ತರ ನ) ಬೆಬ್ಬಳೆ 
ಪೋಗು : ಫಾಯವಡೆದನು ದ್ರುಪದಸುತ ಪೂರಾಯದೇಃನಲೋಡಿದರು 
ಮಾದ್ರೇಯರುಬ್ಬಟೆ ಮುದು ಬೆಬ್ಬಳೆಪೋ[ಕಾಳಾ, ಮೋ]ದನವನೀಶ 
ಉನಾ: ೨೩): ಬೆಬ್ಬಳೆಯೋಗು : ಸೌಂದರನುಂ ತುಯುರನುಂ 
ಬೆಗಡುಗೊಂಡು ಬೆಬ್ಬಳೆಯೋ [೬,೫. ಳಿಯಾ, ಳೆಯಾ, ಳೆವೋ)ಗಿ ನಡುಕದ 
ಮಳೆ ಕಜಸಿದು., , . ಕೌತುಕರಸದೊಳೆವಗಾಹವಿರ್ದು (ಶಂಕೆ. 06-92) ; 
ಗುರುಪಯೋಧರಿಯುನೆಳೆವೇಡಿತಿಯನೊರ್ವಳಂ ಕಂಡೊರ್ವ ಶಬರನತನುವಿ 
ನೆಸುಗೆಗೆ ಧರಿಸಿರ್ದ ಬಿಲ್ಲಂಬುಗಳ ಬಿಸುಟು ಹೆಪ್ಪಳಿಸಿ ಕರತಳವನೊಡ್ಡಿ ಬೆಬ್ಬಳೆ 
ಯೋದನಾ ವನದೊಳೆ (ಸಗೌರಪು. 06-೬೦). ಬೆಬ್ಬಳೆವೋಗು : ಹೂಡಿ 
ದಂಬಿನ ತೋಳ ತೆಗಹಿನ ಬಾಡಿದುತ್ಸಾಹದ ವಿತುಳದ ಬೀಡಿಕೆಯ ಬೇಳುವೆಗೆ 
ಬೆಬ್ಬಳೆವೋದನಾ ಪೂರ್ಥ (ಣ್ಮಕ. 0-0೦; ಗೃಹದೊಳಿರ್ದಕ್ಷಯನಿಧಿ 
ತಕ್ಷಣದೊಳಡಂಗೆ ಕಂಡು ಬೆಬ್ಬ [ಕಾಂ ಬ್ಬು)ಳೆವೋಗಿ ತಳಮ;ಗುಗೊಂಡು 
ಕಳವಳಿಪ ನೋಡಿ ದುರ್ಗಾಂಬೆಯಿಂತೆಂದ [CN 
4-೩೩ 5). ಬೆಳ್ಬಳೆವೋಗು : ಆಗಮಿಸುತ್ತಿರಲೆಲ್ಲರ್‌ ಬೇಗದೆ ನಡೆತಂದು. 
ಪಳರ್ದು ಬೆಳ್ಳಳೆವೋಗುತೆ ಸಾಗಿ ವರಮೂಲಲಿಂಗದ ಸೋಗಿನ ದೇಗುಲ 
ವನೆಯ್ದೆ ಆಗಿ . . . ಬೇಡಿಕೊಳಲೊಡಂ (ತಾರಾಸ್ಕ- 0-09-06), 
(ಬೆಳ್ತೆಳ .. ಪೋಗ್ಕು (ಆಪೋ) 
ಬೆಳಳಿಸು. ಬೆಪ್ಪಳಿಸು. ಬೆಬ್ಬಳಿಸು (ಕ್ರಿ)- ೧. ಹೆದರು; ಭಯಪಡು: 
ಬೆರ್ಚಿ ಬೆಳ್ಳೆಳಿಸಿ ಬಂದಂ ಘಲ್ಲು ಣನಲ್ಲಿ. (ಕಮದ. ೦೦ ಶ್ರಜ); ಚಿತಾತುರ 
ನಾಗಿ ಬೆಳ್ಬಳಿಸಿ ಬೇವಸಮಂ ತಳೆದಂ ಧನಂಜಯಂ (608. ೪-೧೦೩): 
ಬೆಪ್ಪಳಿಸು : ೧. ಬೆಪ್ಪಳಿಸದಿರು ತಾತ ತೆಪ್ಪಗಿಹೆ ನಾ ನೋಡ (೬೭ರ. 
88-060); ತೆಪ್ಪತ್ತು ತಲೆಯೆತ್ತಿ ಹೊತ್ತಿಕ್ಕೆ ಜೊಂಗುಳಿಗೆ ಬೆಪ್ಪಳಿಸುವಾಸರಿಂ 
ಬೆಳ್ಳಿ ಬರುತಿಷಳು (೫೩೫- ೬೭-೬೭4). ಬೆಬ್ಬಳಿಸಂ: ೧. ಅಳವಳಿಸಂ 
ಬೆಬ್ಬಳಿಸಂ ಕಳವಳಿಸಂ ... . ತಳವಳಿಸಂ ಬೇಸಣಕಿಯ್ವಿ ಬೆಳ್ಳೊಗದಿನಿರಂ 
ರದ 


ನಿಜಪತಿಯಂ 


ಬೆಳ್ಬಾಲು 


(96: 3-60) - ೨. ದಿಕ್ಕುತೋಚದಂತಾಗು ; ತಬ್ಬಿಬ್ಬುಗೊಳ್ಳು : 
“ಬೆಬ್ಬಳಿಸು ವಿಮೋಹೇ (ದಿಕ್ಕುತೋರದಂತಾಗು)'(ಕತುರಾ); ಮುನಿಪಾಳಕಂ 
ವಿಷವೇಉ್‌ ಸತ್ತರಸುಪುತ್ರನಂ ಏಳೇಳು ಲೋಹಿತಾಶ್ವಾಂಕ ಎನೆ ಬೆಬ್ಬಳಿಸು 
ತೆದ್ದನು (೫4೫. ೦೪-೪); ಮದನನಿದೆ. ಬಂದನೇಳೇಳೆಂದು ಕಣ್ಣೆಟ್ಟು 
ಬೆದಳ ಕೈಕಾಲ್ಗೆಟ್ಟು ಕಳವಳಿಸಿ ಬೆಬ್ಬಳಿಸಿ ಕುದಿದೋಡಿದರ್‌ ತಾಪಸರ್‌ 
(364. ೩3-06). ೨. ಭ್ರಾಂತಿಗೊಳ್ಳು: ಭ್ರಮೆಯನ್ನು ಹೊಂದು: 
ಅರಸಿಯರಾತ್ಮವಲ್ಲಭನ ಮೇಲೆ ತುಳುಂಕೆ ತದಂಬು ಮೇದಿನೀಶ್ವರನತ 
ಪಾದಪಂಕಜನ ಪೂಸಿದ ಚಂದನಪಂಕದೊಳ್‌ ಸವಿಸ್ತರಮೊಡಗೂಡಿ. 
ಚೆಲ್ಲುವಡೆದೊಪ್ಪುವುದದ್ದು ಿತವೂಾಗೆ ಮೌಕ್ತಿಕಾಭರಣಮಿದೆಂದು ಬೆಬ್ಬಳಿಸಿ 
ನೋಡುವ ನೋಟಕರುಂ ನರೇಗದ್ರರುಂ (ರರ್ಶಾಮ್ಮ- ೧೯-೦೬), ೪. 
ಆಶ್ಚರ್ಯಪಡು; ಬೆರಗಾಗು: ಸೋಜಿಗಗೊಳ್ಳು: ಸಭಾಸ್ತಾರರೆನರು 
ಮಿದೇನೆಂದು ಬೆಬ್ಬಳಿಸೆ ರಘುವೀರನಚ್ಚರಿಗೊಂಡದೇನದೇನೆೊ 
ತಿಳಿಪುವುದೆಂದು ಬೆಸಗೊಂಡನು (440%. ೫-00). ೫. ಭ್ರಾಂತಿಗೊಳಿಸು: 
ಮರುಳುಗೊಳಿಸು: ಮನವಾರಾರನು ತಿಂದು ತೇಗದು ಬಜ್‌ಯ 
ಸಂದೇಹದಿಂ ಬಲ್ಲೆನೆಂದವರ ಬೆಬ್ಬಳಿಸಿ ಕಾಡುತಿಹುದು (ಕುಕೋರಿ. ೨-೩೯). 
“ಪೆಳ್ಳಳಿಸು' ಪರಾ. [ಜೆಳ್ತಳ 4 ಇಸ್ಕು] 
ಬೆಳ್ಬಾಲು (ನಾ). ಶುದ್ಧವಾದ ಹಾಲು : ನಿರ್ಮಲವಾದ ಕ್ಷೀರ: 
ಇದೊ ತಂದೆ ತನಿಗಳನು ನನ್ನ ಮಗನಯ್ಯಂಗೆ, ಪಿತೃಗಳಿಗೆ. 
ತನಿಯೆರೆಯೆ;-ಅಚ್ಮಹಸು ಕರೆದ ಈ ಇನಿದಾದ ಬೆಳ*ಪಾಲು, ಹೂಗೆಲಸಿ 
ಚಿಟ್ಟಿಜೇನಿಳಿಸಿದೀ ಚೆಂಜೇನು (ತಾರಸಿ. ೨೩೩೫-೧೪) - 
[ಬೆಳ (-ಬಿಳಿದು) 4 ಪಾಲ್ಕು (<ಪಾಲ್‌)] 
ಬೆಳ್ಚಿಲ (ನಾ). ಮೂರ್ನಿತನದಿಂದ ಕೂಡಿದುದು; ದಡ್ಡತನವುಳ್ಳುದು: 
ಇದು ತಲೆಗೊಯ್ಸಿದತ್ತು ಮುಡಿಯಲ್‌ ನೆಟ್‌ ಕಲ್ಲದು ಬೇಕುಬೇಕಿದೆಂದದೆ. 
ತನುವೆಲ್ಲವುಂ  ಕಿಡಿಸಿಕೊಂಡು ಮಂಡಲ್‌ ನೆಜಕಿ ಕಲ್ಲದಾಯ್ತು 
ಜೇಂಟದೊಳಿದು ಬೆಳ್ಚಿಲಂ ಕಿಳ್‌ಿಯರಾರೊಳಲ್ಲದು ನೋಡ ಬಂದ ಕಾಲದ 
ಪರಿಯಂ ಮಂಗುಳ್‌ಮೊಲೆಯ (ಮಹಿಲಮುಮಾಡುವುದಕ್ಕೆ 
ಗೋಷ್ಮಮಂ?) (ಸೂಕ್ತಿಸು. 6-538)... [ಬೆಳ್ಳ್ಯು 4- ಇಲ) 
ಬೆಳ್ಳು, ಬೆಳಪು. ಬೆಳುಪು, ಬೆಳುಹು (ನಾ). ೧. ಬಿಳುಪು ; ಬಿಳಿಯ 
ಬಣ್ಣ ; ಶ್ವೇತವರ್ಣ ; ಧವಳತೆ: ಓಮಧವಳಾತಪತ್ರಮನೆ ಪೋಲೆ 
ಮುಖೇಂದುವ ಬೆಳ್ಳು (ಕುಶ. 0-030); ಕಳೆದುದು ಮಾಗಿ 
ಕೂಗಿದುದು ಕೋಗಿಲೆ ಪಲ್ಲವಿಸಿತ್ತು ಮಾಮರಂ . , , ತಂಡದೆ ನಿಂದ 
ಸದನಂ ತಳೆದುವು ಕೂಡೆ ಕೆಂಪಿನ ಪಸುರ್ಪಿನ ಕರ್ಪಿನ ಬೆಳ್ಳಿನಂದಮಂ 
(ne. ೬-೩); ಕಂಪನ ಮೈಗಧರಕೆ ಬೆಳ್ಳು ಕಡೆಗಣ್ಣ ಕೆಂಪಡರಿದುದು 
(40-00-6). ೨. ಕಾಂತಿ; ಹೊಳಪು: ಪೊಸತಲ 
ತಾಪರೆಯೆ ಗೆತ್ತು ಮುಖಾಬ್ದಮನೊಂದು ತುಂಬಿ ಚುಂಬಿಸೆ ಸತಿ 
ಪೆಳ್ಬಳಿಸಿ ನೋಬ್ಬುದುಮಾಕೆಯ ಕಣ್ಣ ಬೆಳ್ಳುಗಳ್‌ ಪಸರಿಸೆ ತುಂಬಿಗಳ* 
ಕುವಲಯಂಗಳರಲ್ಲುವೆ ಗತ್ತು ಮತ್ತೆಯುಂ, ವಖಸುಜುವುದು: 
(ತಂತರಾ- 3-೬); ಪೊಳೆವಲರ್ಗಂಗಳಿಂ ಮಿಳಿರ್ವ ಬೆಳ್ಳು ರಸಾತ್ಮಕವನಾ 
ಗೇಡಮಂಡಳತಳದಿ:ದಮಂದಿಟ್‌ಯುತಿರ್ದುದೆನಲ್‌ ನಯನಾ 
ಲೋಚನಂಗಳಿಕೆದುಣೈೆ (ಉರಂಬ. ೬೪೯) ; ತರಳೆ ವಿಶಾಲಲೊಃಚನದ ಬೆಳ್ಲು 
ಕಂರುಳ್ಗಳೆ ಚೆಲೂ ಭೂಷಣೋತ್ಕರದ ಬೆಡಂಗು . . . ಕಣ್ಣೆ 
(ಕರಕ್ಕು- ೫-9). ೩. ಶುಭ್ರವಾಗಿರುವಿಕೆ; ನಿರ್ಮಲತೆ: ಸ್ವಚ್ಛತೆ: 
ಶುಭ್ರತೆ: “ಬೆಳ್ಳು-ನಿರ್ಮಳಿಕೆ” (ತಠುರ. ಕೆಂ" 3) 
ನಿರ್ಮಲಂ" (6ರ8೩- ೩೬)- ೪. ಹೊಳಪು : ಕಾಂ. 
ಪರಾ. ೫. [ಛಂದ] ಉಚ್ಚಾರಣೆಗೆ ಒಂದು ಪ್ರಸ್ವಾಕ್ಷರದಷ್ಟು 
ಕಾಲವನ್ನ್ನು ತೆಗೆದುಕೊಳ್ಳುವ ಅಕ್ಷರ; ಲಘು: ಮೊದಲೊಳೆ 


48 


೬೬೧೦ 


49|ಬೆಳ್ಚುದೋಯು (ಕ್ರಿ). ಬಿಳಿಯ ಬಣ್ಣವನ್ನು 


ಬೆಳ್ಳುವಡೆ 


ಛಂದದೀಯೆಡೆಯ ಲೆಕ್ಕದೆ ಕೆಟ್ಟುದು ವೃತ್ತಮೆಂದು ಪೇಟ್ವುದು ಬಗೆವಂ 
ದೊಡಾಗಳವಜಂಕಮನರ್ಧಿಸಿ ಬೆಳ್ಳನಿಟ್ಟುಕೊಳ್ಳುದು ಸಮಭಾಗಮಾಯ 
ದೊಡೆ ರೂಪಯುತಾರ್ಥದೆ ಬಿಣ್ಣನಿಟ್ಟುಕೊಳ್ಳುದು ಗಡ ಸೂತ್ರಮಾ 
ತೆಜದೆ ಕುಣ್ಣುದು ನಷ್ಟಮಂ (ಕರೋ. ೬-೨೬೨). 'ಬಿಣ್ಣು' ಪರಾ. 
ಬೆಳಪು: ೨. ಒಳೆಗುಳ್ಳೋವಣಮಮರ್ದಿರೆ ಚಳನಂ ಪೊಜಗೆಸೆಯೆ 
ಬೆಳಪನೆಯ್ಲುವ ಬೆಳಗಂ ಪೊಳೆವ ಸುಲಿವಲ್ಲೆ ಮಸುಳಿಸೆ ವಿಳಾಸದಿಂ ದರ್ಭ 
ಶಯ್ರನತಳಗತನಾದಂ (ಕಾತ್ಯಾನ- 390) ; ಕಡೆಗಣ್ಣ ಪೊಳಪು ಸುಲಿಪಲ್ಫೆಳ 
ಪುಯಾಭರಣಗಡಣದ ಮರೀಚಿ ಮಾಣಿಕ್ಯಮಯದಿಮ್ಮಿರವ ಸೊಡರುಗಳ 
ದೇದೀಪ್ಯದೀಪ್ಯಾಯಮಾನದಿಂ ಶೋಭಿಸಿದವು (ನನರೋ. 30-9). ಬೆಳುಪು: 
ಪಂ [೫೫ಂ: ಬೆಳ್ಳೆಂ] ಬೆಳೆಗುಮುನಾಗಸಕ್ಕೆ ನಿಜಮಲಿನತೆಯಂ 
ಬಿಡಿಸಿ ಮತ್ತನಂಗನುಮಂ ಬೇಳ? ಜನಕ್ಕೆ ತೋಜ್‌ದುದು ಬೆಳ್ಲಿಂಗಳ್‌ 
(ಕಥಿ 6-93) ; ಅಳಿಯೆಅಗದನಿಲನಲುಗದ ರವೀರಂ ಪುಗದ ಸುಳಿ 
ಗೊಂಡು ದಳವೇಜಿ೨ ಹಸುರಳಿದು ಬೆಳುಪುಳಿದ ಸುರಚಿರಮೆನಿಪ್ಪ ಮಾಸಲ 
ಮೊಗ್ಗೆಯಂ ಕೋಡು (016. ೩-30) ; ಬೆಳುವು ನೆಟಯದ ಕಿಳುವೆೊಳ 
ನ ಇಗಳೀ ಮಡದಿಯ ಕುಡಿತೆಗಂಗಳಿಗೆ ಪಡಿಯಲ್ಲ (0೫%. ೪-೨೩). 
ಪಿ. ತತ್‌ ಕರ್ಕಿ ಳ ನಖರನಿಂರವದು ಪುದಿದಡರ್ದಿರೆ ಥಳಥಳಿಸಿ ಬೆಳುಪೊದಗಿ 
ಬೆಳ್ಳಿಯ ಬಳ್ಳಿಗಳ ಛಂದದಿ ಬೆಳೆದು ಮೇಲ್ವಿಸೆಗೆ ಪಸರಿಸಿ ಸಲೆ ಬೆಳಗುತಿರಲು 
(034. ೩೪-5). ಬೆಳುಹು : ೧. ನೇಹವೆಳದಾಯಿತ್ತಾಗಿ ನೋಟ ವಿಪುಳ 
ವಾಯಿತ್ತ ಕಂಡೆ ಅಂಗದ ಕಳೆ ಕಂಗಳ ಮೋಹ ಎವೆಗೆವೆ ಸೈರಿಸದು ಬೆಳುಒನ 
ಮೇಲೆ ಕಂಪಡಿರಿತ್ತು (142, 11- ೯೪ 300).[ಬೆಳ್‌, (- ಬಿಳಿದು) ಪ್ರ] 
ಬೆಳ್ಳ. ಬೆಪ್ಪು (ನಾ). ೧. ದಡ್ಡತನ; ಬುದ್ಧಿಹೀನತೆ; ಮೌಢ್ಯ; 
ಮಂಕುತನ: ಇನಿತೆನಗಿಂಬುಕೆಯ್ದಿನಿತು ಬೆಳ್ಪಿನಿತೊಳ್ಳಿಳಿದೆನ್ನನಿನ್ನು 
ಮೊರ್ವನೊಳಿವಳಿಂದೊಡಂಬಡುವಳೆಲ್ಲಿಯ  ಬಾಟಕನಗೆಂಬ ಪಂಬಲಿಂ 
ಮನದೊಳಟಲ್ಲೂ ಚಿಂತಿಸಿ ಕಟಲ್ಲು ಕನಲ್ಲೊನಲ್ಲೂ 
ಬೆಳ್ಳೆನಿಸುವ ಬೆಳ್ಳೆ ಬೇರನಗುಬ್ಟಾಗಸಕೆತ್ತದೆ ಸೂಳೆ ಮಾಣ್ಗುಮೇ 
'ಬೆಳ್ಳ' ಪರಾ. ಚಿಪ್ಪು: ೧. ಬೆಪ್ಚಿನ ಲೆಪ್ಪ 
ಗೊಂಡಂತಿದ್ದ ಕಣ್ಣು, ಆ ಮಂಖಮಂಡಲದ ಚೆಲುವನ್ನು ಮಾಸಲು 
ಗೊಳಿಸಿತ್ತು (ಣಾರೋಣ. ೩೬); ಮುಖವೆಲ್ಲ ಒಣಗಿ ವಿವರ್ಣವಾಗಿ ತುಟಿಗಳು 
ಅದುಸುತ್ರಲಿವೆ, ಕಣ್ಣುಗಳಲ್ಲಿ ಬೆಪ್ಪು ಅಲ್ಲ, ಭಯವೂ ಅಲ್ಲ, ಏನೊ: ಒಂದು 
ಬಗೆಯ ನೋಟ - 0೩); ಹುಚ್ಚಲ್ಲ, ಬೆಪ್ಪಲ್ಲ, ಶಿವಲೀಲೆ (ಣರ). 
ನಿ.ಬೆಪ್ಪನಾದವನು ; ದಡ್ಡ ; ಮಂಕ : ಮೂರ್ಜತೆಯೊಳ್ಳಿರದ ಸೊಲ್ಲು 
ಗಳಾಡುತಿರ್ಪೆ ನಿಜಶೌರ್ಯಗಳ ಬಳಕೆಯಂ ಮರೆದು ಜೆಪ್ಪೇ (ನಂಗ. 
೬-೨೬-೬೦) ನಾನು ಅಂಥ ಬೆಪ್ಪು ಎಂದು ತಿಳಿದುಕೊಂಡಿದ್ದೀಯೇನು 
(ಮಖಗ: ೪): ಮೆಡಲ್‌ ಹೊಡೆಯೋ ಭೂಪನೆಂದರೆ ಸಾಮಾನ್ಯವೇನೋ 
ಜೆಪ್ಪೇ ? (ಕರಣ. 17 ೪), [ಬೆಳ್‌ -- ಪು) 
ಬೆಳ್ಳುಗಣ್‌ (ನಾy- ಬಿಳುಪಾದ ಕಣ್ಣು : ಬಿಳಿಚಿಕೊಂಡ ಕಣ್ಣು : 
ಕಾಣಲೊಡಮೆಯ್ಯನೊಡಲಂ ತಬ್ಬಿ ಬಿಗಿದಪ್ಪಿ ಬಾಳ್ಗೆ ಜೇನಂ ಸೂಸು 
ಮೊಡಲಿಚಂ ಬೆಳ್ಬುಗಣ್‌ ಪೆಳ್ಪಳಿಸೆ, ಬೆರ್ಚಿ ನಿಂದನ್‌ ಬರ್ದುಂಕೆ ಬೆಬ್ಬಳಿಸ 
(ಕ್ರೀರಾಜಾ- ೦೦6-0೩೦). [ಬೆಳ್ಳ ಸ ಣ್‌] 


ಚಾ. 


(mea). 5-66), 


ಹೊಂದು 
ಹೊಂದು 


; ಬಿಳುಪೇರು : 
ನಜ? ಹಸುರಿರಲು ಮುಂಂಜನದು ಮುಖಂ ಬೆಳ್ಳುದೋಜ್‌ರೆ ಬೊಬ್ಬನಕ್ಕು 
ಕಾಲ್ಮೊಗವೆಯ್ದೆ ಬೆಳ್ಬುದೋಜ್‌ರೆ : ಮಂಗಳಂ . . , ಸಿಲ್ಕಾದ ಕುದುರೆ 
ಸೂಸಳನೆನಿಕ್ಕೂಂ (ತಂಗಳ. ೪3-09). [ಬೆಳ್ಳು, 4 ತೋಜಂ) 

ಬೆಳ್ಬುವಡೆ (ಕ). ಕಾಂತಿಯನ್ನು ಹೊಂದು ; ಹೊಳೆ: 


ಷೈದ 
ಅಷ್ಟ 


ನಳಿತೋಳ್ಗಳಲ್ಲಿ. . . ಬೆಳ್ಳುವಡೆದ ಸೆಳ್ಳುಗುರ್ಗಳ ತೋಜಕಿಂದು ನೆಬ್ಬ 
ಸೊಳ್‌ ಬೆದಕಿ ನೋಡಿದಳು (ಮೋಪತ್‌ 6-09) [ಬೆಳ್ಳ -(- ಪಡೆ] 


ಬೆಳ್ಬುವೆಜು 
ಬೆಳ್ಳುವೆಯಿ (ಕ್ರ). ಬಿಳುಪನ್ನು ಹೊಂದು ; ಬಿಳಿಯ ಬಣ್ಣಕ್ಕೆ ತಿರುಗು : 
ತೊಂಗಲ್ಲೊ! ಂಡಿರ್ದ ಕುಪಾದಸುಗೆಯ ತಳಿರು .. . ಸೊಸಿನಿಂ ಬೆಳ್ಬು 


ವೆತ್ತಿರ್ದಂಗೋಲಂ ಪಣ್ತ ದಾಳಯಗಳನೊಲವಿನಿಂ ತೋಂಟಿಗಂ ಕೊಟ್ಟ 
ನೊರ್ವಂ (ಕಣ. ೪6). [ಬೆಳ್ಳ್ಯು 2. ಪೆಟ] 

ಜೆಳ್ಪೆಸೆ (ಕ್ರಿ). ಬಿಳಿಯ ಬಣ್ಣದಿಂದ ಶೋಭಿಸು. ಪ್ರಕಾಶಿಸು 4 
ಪಸುರೆಸೆದುದು ಪದ್ಮಿನಿ ಬೆಳ್ಳೆಸೆದುದು ಕುಮುದಿನಿ ನಿಶಾಮುಖಂ ನಸು. 
ಗರ್ಪಿಂದೆಸೆದುದು ಪಡುವಣದೆಸೆ ಕೆಂಪೆಸೆದುದು ದಿವಸಾವಸಾನಮಪ್ಪುದು 
ಮಾಗಳ" (ಗರಣ. 049) ; ನೆಲನಂ ಘಟ್ಟಿಸೆ ಶಬ್ದಮಬ್ಯ ರಿಪೊಡಂ ಮೇಣ್‌ 
ಮಿಂಚುವೆತ್ತಿರ್ಪೊಡಂ ಶಿಲೆಗಳ್‌ ಬೆಳ್ಬೆಸೆದರ್ಪೊಡಂ .., ನಿಶ್ಚಯಂ 
ಜಲಮಕ್ಕುಂ ಪುರುಷದ್ವಯಪ್ರಮಿತದೊಳ” (ಲೋಕೋ. ೩-೦೩)- 

[ಬೆಳ್ಳ -- ಎಸೆ] 

ಬೆಳ್ಬೇರು 'ಬೆಳ್ಬೇಜಿಂ' ನೋ. 

ಬೆಳ್ಬೇಖು, ಬೆಳ್ಬೇರು (ಕ್ರಿ). ೧. ಬಿಳಿಯ ಬಣ್ಣಕ್ಕೆ ಬರು : ತುಜುಗಿದಲರಿಂ 
ಬೆಳ್ಬೇಖೌದ ಬಕುಳಂಗಳೊಳಂ ಬಿನದಕ್ಕೆ ಪಕ್ಕಾದ ಬನಮಂ ನೋಡಲ್ವೇಟ್ಟು 
ದೇಟಕಿಂದೆಂಬುದುಂ (೪6೫. ೪೧). ೨. ಬಿಳಿಚಿಕೊಳ್ಳು; ಮ್ಲಾನವಾಗು: 
ಬಸಿಅ ತೆಳ್ಪಲೌದತ್ತೆ ಮೊಗಂ ಬೆಳ್ಬೇಜ*ದುದೇ , , , ಚೋದ್ಯಮಿದೆಂದು. 
ಮಗುಟ್ಟು ಬಣ್ಣಿಸಿದರಿಂದ್ರನ ಕಾಂತೆಯರಂತರ್ವತ್ನಿಯನಾ ನ್ಮ ಕೈಪಪತ್ನಿಯಂ. 
(604: ೭-೩0), ಗಣಕರು ಲೆಕ್ಕಿಸಲಾಅದೆ ಬೆಜಿಗಾಗೆ ಪರಸಮಯಿಗಳ 
ಮೊಗಂ ಬೆಳ್ಬೇಅ* ಬಿಜ್ಮಳನ ಮೊಗಂ ಲಜ್ಮೆಯೇಜ ಶರಣರ ಮೊಗಂಗಳು 
ಹರುಷವೇಜಕ (816, 6-036)- ಬೆಳ್ಬೇರು : ೧. ಅಳಿಗಳುಂ ಪಾರುತಿವೆ, 
ಪವಳ ಬೆಳ್ಸೇರುತಿವೆ. (ನಂಗಣ: ೫-೬-೬೦); ಸಣ್ಣದೊಂದು ನಕ್ಷತ್ರದ 
ಸಮಾಪದಲ್ಲಿ ಪ್ರಕಾಶವುಳ್ಳುದಾಗಿ ಬೆಳ್ಬೇರಿ ಮಂಕಾಗಿರುವ ಬಾಲವೊಂದು 
ಗೋಚರವಾಗುತ್ತದೆ. (ತ್ಕೋತಿರ್ನ, ೩೦). 

[ಬೆಳ್ಳ್ಳು 4 ಏಟು ( ಆ ಎಐ) 

ಬೆಳ್ಬೊಡೆ (ನಾ). (ವಿಭೂತಿಯನ್ನು ಧರಿಸಿರುವುದರಿಂದ) ಬಿಳಿದಾದ 
ದೇಹ :  ದಿಟ್ಟಿನೊಂದಾನೊಂದು ದಿನದೊಳು ಮುಟ್ಟಿಬರೆ ಯಾದವರ 
ಮನೆಗಳವಟ್ಟ ಭಸಿಕ್ಕತ್ತುದ ಬೆಳ್ಳೊಡೆಯ ಕೆಂಜೆಡೆಯ ಸುಲಿಪಲ್ಲ 
(ರೇಖ. ೩೭-೬): [ಬೆಳ್ಳ ( - ಬಿಳಿದು) 4 ಪೊಡೆ] 

ಜೆಳ್ಟೊಳಸು (ನು). ೧. (ಅನಿಷ್ಟಕಾರಕವೆಂದು ನಂಬಲಾದ) ಒಂದು. 
ಬಗೆಯ ಪಕ್ಷಿ; ಬಿಳಿಯ ಪಾರಿವಾಳ : ನರೆಯ ಜೊಜಂಗನುಮಾನುು 
ನೆರೆದಿರ್ದೊಡೆ ನೆರೆದು ಬಿದದ ನೋಬ್ಬಿವರಿನ್ನರಗಿಳಿಯುಂ ಬೆಳ್ಳೊಆಸುಂ 
ನೆರೆದುದಮನಲಸಿಕೊಳ್ಳರೆಷ್ಮೊಳಮೋಘಂ (ಸೂಸು: 6-206), ೨. 
(ಅಲಂ) ಅನಿಷ್ಟಕಾರಕ ವ್ಯಕ್ತಿ, ಎನಿತಾನುಮಂದದಿಂ ಜೂದನಿಕ್ಕೆಯುಂ 
ಮ್ರಪದಸುತೆಯನೆಬದುಯ್ಯೆಯುಮಿಂತಿನಿತೊಂದುದುದು ದುಶ್ಶಾಸನನಿಂದಂ 
ಶಕುನಿಯೆಂಬ ಬೆಳ್ಬೊಅ[ಕಾಕಾಂ.ಬೆಳ್ಳರ]ಸಿಂದಂ (ಕಂಕರಾ- ೭-೨೦): ಮುಲ 
ಕಿಸುವ ಧರ್ಮಮೆಂದೊಡೆ ಗುಜುಗುಜಿಸಿಸುವ ಗಂಡನಿದಿರೊಳೆದ್ದಾಡುವ 
ಬೆಳ್ಟೊಜಸುಗಳಂ ಕಿಸುಗುಳೆಯರಜವೊಡೆ ಪೊೋಲಿಪುದೆ ಧರ್ಮರತ್ನಾ 
ಕರೆಯಂ (ರರರ್ಸನ್ನು. ೦೦-೬೮). [ಬೆಳ (ವ ಬಿಳಿದು) 4 ಪೊಜಸು] 

ಬೆಳ್ಳಳೆ 

ಬೆಳ್ಬಳೆವೋಗ: ಳ್ಹಳಂಬೋಗು' ನೋ. 

ಬೆಳ್ಮಂಜು (ನಾ). ಬಿಳಿದಾಗಿರುವ ಮಂಜು; ಶುಭ್ರವಾದ ಹಿಮ: 
ಅಲಲ ಪಬಾಯುಟ್ಟಿರುಳ್‌ ಪೊಗಸಿಂಗೆ ಮುಸುಕೆಬಕಿದು ಬರ್ಕೆಂದು, ಬೆಳಗಿ 
ನೊಳ್‌ ಬೆಳ್ಮಂಜ ಕೆದಜುತೆ ನೇಸಲಕಿಟ್ಟರ್ಕೆಂದು, ಪಾರ್ದು ಪಯಲಿಸ್ಟು! 
ವಯ್‌ ನೀನ್‌ (ಂರ್ಮಕ್ರ, ೨-೨೮)- [ಬೆಳ್‌ ( ಇ ಬಿಳಿದು) + ಮಂಜು) 

ಬೆಳ್ಮಡಿ (ನಾ). ಶುಭ್ರವಾದ ಬಟ್ಟೆ, ವಸ್ತ್ರ. ಸೀರೆ ಮುಂತಾದ: 
ಕೆಂಪಿನ ಪಸದನಮಂ ಕಳೆದು ಪ ಸುಲಿದು ತಲೆನೀರ್‌ ಮಿಂದು... 


೬೬೧೧ ಬೆಳ್ಳಾಳ 
ಸ 
ಬೆಳ್ಳೆಡಿಯನುಟ್ಟು ಬಳಪದೋಲೆಯನಿಟ್ಟು ಶ್ವೆ ಶ್ವೀತಮಾಲೆಯನೆಟಲೆ ಬಿಟ್ಟು 
ಕೈಗೈಯ (0ರ. ೭-೩೩ ಇ). [ಬೆಳ್ಳ ( ಏಂದು) + ಮಡಿ ಗ 


ಬೆಳ್ಮಣ್‌, , ಬೆಳುಮಣ್ಣು (ನಾ)- ೧. ಬಿಳಿಯ ಮಣ್ಣು : ಬೆಕಣ್ಟರೂದ 
'ಮಹೀಪ್ರದೇಶಂ ನಿರಂತರಂ ಪಾಂಡುಭೂಮಿ (ಕ್ತ: 3೬-೪). 
ಬೆಳುಮಣ್ಣು : ೨. ಗೋಪೀಚಂದನ : ಸಣ್ಣ 2್ಲದಂಡಿನ ಜೀರ್ಣಕಂತೆಯ 
ಥಣ್ಣಗಿಹ ದೇಹದ ನೊಸಲ ಬೆಳುಮಣ್ಣ ಮಟ್ಟಿಯ ತೆಕ್ಕೆ ಮಂಡಲ ತೋರ 
ಜಪದುಣಿಯ . . ಮುನಿ ರಂಜಿಸಿದ (ವಿರಾಗ, 00-೫೯-೨೩). 
ಜ್‌, (೬ ಬಿಳಿದು) 4- ಮಣ) 
ಬೆಳ್ಮಣಿ (ನಾ). ಒಂದು ಸ್ಥಳದ ಹೆಸರು: ಕುನ್ನಗೆಸೆವೆ ಕಲಿಯಮ್ಮ 
ಬೆಳ್ಮೆಣಿಯ. ಪದುಮಣ್ಣನ್‌ ರುರೆಸೋಮ . , , ಇನ್ನೀ ಎನೆಬರು 
ಶ್ರೀಕರಣ ಸಹಿತ ಬಿಟ್ಟುರ್‌ (ಎಕ. ೪14, 44ರ. 00-03 ; 1: 100), 
[ಬೆಳ 4 ಮಣ್ಣಿ] 
ಬೆಳ್ಳೆ (ನಾ). ೧. ಬೆಳ್ಳಗಾಗುವಂತೆ. ಉಜ್ಜಿದ ಸಾಣೆ; ಚೆನ್ನಾಗಿ ಹರಿತ 
ಮಾಡಿದ ಸಾಣೆ; ವ ಕ್ಲ ಸೆಯಂಬಿನ ಸರಿಮೊನೆಯಂಬಿನ ಸೋನೆ ಪಾರೆ 
. ಯಂಬಿನ ತಂದಲ್‌ ಘನಮಾದುದಲ್ಲಿ (ಕಕಲ. ); ಪೊದಟ್ಬ 
ಬೆಳ್ಳೆಸೆವಿಸಿಲ್‌ ರಣದೇವತೆಯಟ್ಟಹಾಸದಂತೊಗೆಯೆ , , , ಪಂಯ್ದುವಂಬು 
ಗಳ (810: ೬-೬). ೨, ನುಣುಪಾಗಿ ಹೊಳೆಯುತ್ತಿರುವ ಭಾಗ : 
ಕನ್ನಡಿಯಿರ್ವವೊಲೊಳಪ ಚಕ್ರದ ಬಳ್ಳೆಸೆಯಲ್ಲಿ ನೋಡುವಳ್ನನ್ನ 
ಮುಖಾಬ್ದಮಂ (ನಪ. ೨-೬). [ಬೆಳ್ಳ (ವ ಬಿಳಿದು) + ಮಸ್ತಿ) 
ಬೆಳ್ಮೆಳಲ್‌ (ನಾ). ಬಿಳಿಯ ಮರಳು: ಬೆಳ್ಳ ಗಿರುವ ಉಸುಕು ; ನೀರ್ತೆಗೆ 
ಯಲೆ ಬೆಳ್ಳ ಳಲ್ಲೆರೆಗಳನಪ್ಪು | ಕೆಯ್ಯೆ ತೊಟ * ೬ 'ಬಂದುದತಿನಿರ್ಮಲ 
ನೀರವವಷ್ಟ ಶಾರದಂ (we ೬೬೨); ಧೃಗುದೇವತಾಪ್ರಹಾಸಮರೀಚಿ 
ಪ್ರಕರಮೆನೆ ಬೆಳ್ಮಳಲ್‌ ಪುದಿದು ಕರಂ ಕಣ್ಣೆ ಸೆದುದಸದಳು ಶ್ರಧುಕುಟಿ 
ಯೊಳ್‌ (ಕುಸುಶಾ, ೭-೬೦), 
[ಬೆಳ (ವ ಬಿಂದು) 4 ಮಳಲ್‌ (ಆ ಮಣಲ್‌)] 
ಬೆಳ್ಮಳೆ (ನಾ): ಬಿಳಿಯದಾದ ನೀರಿನ ಧಾರೆ: ನೇಸಂದೊ ತಣ್ಣಿಸಿಲ 
ಬಳು ಕರೆಯುತಿದೆ (ಶೆಶೈಕ. ೩-೭೬). 
[ಬೆಳ (ವ ಬಿಳಿದು) ಮಳೆ (ಆ ಮಲ?!) 
ಬೆಳ್ಮಾದೆಂಗ (ನಾ). ಒಬ್ಬಾತನ ಹೆಸರು: ಪೊಜ್ಯುನ್ಹ ಬೆಳ್ಳ ಸದೆಲ್ಗಂ 
ಶ್ರೀಕಂಚಿಶಃಯಿ ನರಸಿಗಮಜ್ಜಲದ ತೊಟುಗಳೊಳ್ಳತ್ತಮ್‌ (೧4. ಇ, 
ತೌ ರಂನ್‌. ೪೨-೩; ಸು- 920). 
[ಬೆಳ 4 ಪಣದೆಂಗ ( < ಮಾದೆಗ)] 
ಬೆಳ್ಮಾನಿಸ (ನಾ). ಹೇಡಿ; ಅಂಜುಬುರುಕ ; ಪುಲ್ವಿಡಿದಣ ಮುಣ್ಮುಳಿಯನು 
ವಸನ ಭೀಶುತೆಯಿಂ ಬೆಳ್ಮಾನಿಸರಪ್ಪವರ್ಗೆ ಮಣಕೆಪೊಸೈವರ 
ಕಾಯದು . . . ತುಳಿಲಾಳ್ಗದು ನೆಅಕೆವಳಿಗೆಯೆ ಲೋಕವ್‌ಯೆ (ಶ್ರೀಶಾಂ- 
6-೬೭), ದ್‌, 4 ಮಾನಿಸ್ಯ (ಆ ಮಾನುಸು] 
ಬೆಳ್ಮಾರಲ, ಬೆಮ್ಮಾರಲು, ಬೊಮ್ಮರಲು (ನಾ). ಒಂದು ಬಗೆಯ ಮರ 
ಮತ್ತು ಅದರ ಹಣ್ಣು : ಮುಳ" ಪೊದೆಯ ಬೆಳ್ಮಾರಲಂ ಕಾಯ್‌ ತುಂಬ. 
ಹಣ್ತನಕೆ ಹಾರೈಸುತಿರ್ದುದು ಹೊಸಮಲೆ ಹರಕೆಗಾಗಿ (8 ೧ನ. ೩10-00). 
ಬೆಮ್ಮಾರಲು : ದೂರದಲ್ಲಿ, .. ಬೆಮ್ಮಾರಲ ಮಟ್ಟುಗಳೂ ಅರಮರಲ. 
ಗಿಜರುಗಳೂ ಇದ್ದುವು (ನೀನು. 060)- ಬೊಮ್ಮರಲು ; ; ಬೊಮ್ಮರಲ್ಲು 
ಬಿಳಿಸುರಿಮುಳ್ಳು, ಸಣ್ಣಗುರಕಿ (ಕ್ಕ 80- ೭೯-೦೬೦). 'ಅರಮರಲು` 
ಹೋ. [ಬೆಳ್ಳ (< ಬಿಳಿದು) 2. ಮಾರಲ 1] 
ಬೆಳ್ಮಾಳ (ನಾ). ಬಿಳಿಯ ಮಣ್ಣಿನ ಜಾಗ: ನೀರ್ದಾಣದೆಡೆಗಳೊಳ್‌ 
ಕಾಟ್‌ಗಳಪ್ಪೆಡೆಗಳೊಳ್‌ ಬೆಳ್ಮುಳ[೫ ೫೦. ಬೆಳುಮಾನ]ದೆಡೆಗಳೊಳ್‌ ಭೀತಂ 
ಗೆಳಾಗಿಯಂಂ (ಅಕ್ಕಿತು. ೩-೨). [ಬೆಳ್‌ (ಎ ಬಿಂದು) + ಮಾಳ್ಯ] 


ಬೆಳ್ಮಿಂಚು 


ಬೆಳ್ಮಿಂಚು (ನಾ). ೧. ಬಿಳಿಯ ಬಣ್ಣದ ಮಿಂಚು; ಥಳಥಳಿಸಂವ 
ವಿಂಂಚು : 'ಬಲಾಹಕಂ ತಾಳ್ಗೆ ಬೆಳ್ಮಿಂಚಿನೊಬ್ಬುಳಿಯೊ ಪೊಸತೆನೆ. 
ಘಟೋತ್ಕಚತನಯನು ಬಾಹುಬಲದಿಂದೆಡದ ಕಕ್ಷದೊಳಿಜುಂಕಿದ ಮಹಾ 
ಹಯಂ ಗಗನಮಾರ್ಗದೊಳ್ಳದುತಿರೆ (ಕೈರಿರಾ- ೪-0); ಬಜಕ್ಕೆ 

ಬೆಳ್ಮಿಂಚು, ಲೋಕನಾಶಕ್ಕೆ ಕಪ್ಪೆಯ ಚಂಡಿಕೆ, ಬಿಲುವಿಸಿಲ್ಫೆ ಕೆಮ್ಮಿಂಚು 

(ಕಣ್ಮನ: ೨06 ಶ್ರಯೊಲಿ; ಬೆಳ್ಮಿಂಚು ಮುಂಚುತಿರೆ ಸೊಡರ ಕಣ್ಣೆಳಗಿನಿಂ 

(ಉಕ: ೦೨೫-೨೬). ೨. ಬಿಳಿಯ ಬಣ್ಣದ ಕಾಂತಿ. -ಪ್ರಕಾಶ : 

ಶ್ವೇತಚ್ಛತ್ರದ ಕೆಳಗೆ ಬೆಳ್ಮಿಂಚಿನ ದುಕೂಲದ ಸೆಜ್ಜೆ ಕವುಳುಡೆ 

ಗಳನ್ನುಳ್ಳುದೂ ಆದ ಬೆಳ್ಳಿಯ ಭದ್ರಾಸನವನ್ನು ಬಳೆಸುಗಟ್ಟಿ (ರಕಕ, 

[ ಬೆಳ್‌, (-ಅಬಿಳಿದು) - ಮಿಂಚು ) 

ಚೆಳ್ಳಿಗ (ನಾ). ೧. ಸಸ್ಮಾಹಾರಿಯಾದ ಸಾಧುಪ್ರಾಣಿ: ಕ್ರೂರ 
ವಲ್ಲದ ಪ್ರಾಣಿ: ಬೆಳ್ಮಿಗಂ ಪಚ್ಚೆ ದಲೆಂಬುದನೆರಡುವುನಜ: 
ವಾತನೆ ಚದುರಂ (ಸಕಾ. ೩-13): ಕತ್ತಲಿಸಿರ್ದ ಪೇರಡವಿಯೊಳ್‌ ಸಲೆ 
ಕೋಲ್ಕ್‌ಗ ಬೆಳ್ಮಿಗಂಗಳಂ ಮಿತ್ತುವಿನಂದದಿಂ ತವಿಸಿ (ರಕಕ. 3-00೯). 
೨. ಒಂದು ಬಗೆಯ ಜಿಂಕೆ; ಚಿಗರೆ: ''ಕೃಷ್ಣಸಾರಂ ವಾತ 
ಪ್ರವಿಯೆನೆ ಬೆಳ್ಕಿಗ” (ಕಸ್ತುಕೋ- 90-ಬ); ಎಮ್ಮ ಪೂಸಿದ ಚಿತ್ರಪಟಮೆಂಬ 
ಬಲೆಯೊಳ್‌ ನಿಮ್ಮಂತಪ್ಪ ಬೆಳ್ಮಿಗಂಗಳುಗಳೆ ತೊಡರ್ಗುಂ (ಉಪು- 
೩-೪೯ ನ); ಬಿರಯಿಯೆಂಬ ಬೆಳ್ಮಿಗಂಗಿಳನಳುರ್ವ ಕಾಲಸ್ಕಿಚ್ಚಿನಂತೆ ಕೆಂ 
ಮಾದ ಕಂಕೇಳೀಕುಜಂಗಳೊಳೆಂ (ಕೂಳ್ಳ: ೨-೩೩) - *ಕೋಲ್ಕ್ಮಿಗ' ಪರಾ. 

[ಬೆಳ್‌ 4 ಮಿಗ) 

ಬೆಳ್ಮುಗಿಲ್‌, ಬೆಳುಮುಗಿಲು. ಬೆಳ್ಮುಗಿಲು (ನಾ). ಬಿಳಿಯ ಬಣ್ಣದ 
ಮೋಡ: ಬೆಳ್ಮುಗಿಲಿಂದಂ ಮುಸುಕಿದ ಬಾಳಾರ್ಕಬಿಂಮಿರ್ಪಂತಿರ್ದಂ 
(64 ೭೨); ಮಿಸುಗುವ ಬೆಳ್ಮುಗಿಲೊಳೆಗುದಯಿಸುವಿನಬಿಂಬದ 
ಪೊಲೆಸೆವ . . , ಬಾಲನೆಂ ನೃಪೂಲಂ ಕಂಡಂ. (ಕುಸುಶಾ, ೬-6೭). ಬೆಳು 
ಮುಗಿಲು: ದಟ್ಟೆ ಸಿ ಬಳಿದ ಬೆಳುದಿಂಗಳಿಂ ಬೆಳುಮುಗಿಲ ಮೆಟ್ಟಿರ್ದ 
ಚಂದ್ರಕಳೆಯೆಂದೆಂಬ ಭಾವವಳವಟ್ಟ ಬಿಳಿಯುಪ್ಪರಿಗೆಯಗ್ರಮೊಳು. 
ನಿಂದೊರ್ವ ಸತಿ ಕಣ್ಣೆ ಸೊಗಯಿಸಿದಳು (೫4೫: 9-9). ಬೆಳ್ಳುಗಿಲು : 
ತಾಪ ವೆಗ್ಗಳಿಸಿದುದವೀೀಕಾಂತಗೆ ನಾ ಪರಿಹರಿಸುವೆನೆಂದು ತಾ ಪನಿನೀರ 
ಬೆಳ್ಮುಗಿಲು ತುಳುಕಿದವೊಲಾ ಪರಿ ಬೆಳ್ಳೆರಿಯಾಯ್ತು (ಕರತ. 4-00); 
ತೊಳಪ ಬೆಳ್ಮುಗಿಲ ಮೊಗ್ಗರದಂತೆ * * ೬ ತೇಜಿಯ ಬಳವೊಪ್ಪಿ ದುವು 
(ಕರ2- ೨-೩೫); ಕಳಗನ ಪ್ರದೇಶ ಮೊಸರಿನ ಸಮುದ್ರದಂತೆ ಬೆಳ್ಳುಗಿಲು 
ಗಳಿಂದ ಸಂಪೂರ್ಣ ತುಂಬಿಕೊಂಡಿತ್ತು (60೦. ೧೨೮). 

[ಬೆಳ್ಳ, (ಇಳಿದು) 4 ಮುಗಿಲ್‌ ] 
ಚೆಳ್ಮುಗಿಲು, 'ಬೆಳ್ಮುಗಿಲ್‌" ನೋ. 


೩೦-೦೩). 


ಮೊದೆಯಂ ಬೈತವೊಲಾಗೆ (ಇನ್ಕಸಾ- 366 ಕೂರ್ರಕ); ನಗೆಯ ಬೆಳ್ಳುಗು 
ಕೊಂದು ತೊಂಡೆವಣ್ಣುಟಿಗಳಿನಿಯೊತ್ತಿನಿಂದರಳುತಿರೆ (೩ತ್ರಾಂಗ- ೩4-63). 
[ ಬೆಳ್ಳ (ಬಿಳಿದು) 4 ಮಂಗಲ್‌, ] 
ಬೆಳ್ಮುನಿಸು (ನಾ). ಹುಸಿಮುನಿಸು; ಸುಳ್ಳು ಕೋಪ : 
ಬೆಳ್ಮುನಿಸು ಕೈತವಮಂ ಕನಸಿನೊಳ್‌ ನೆನೆಯದೆ (ಜೂಶಾ- ೬೮). 
[ಬೆಳ್‌ 4 


ನಿಸು, ] 
ಬೆಳ್ಳಗ (ನಾ). ಇ ಬೆಳ್ಮಿಗ೧: 


ಬೆಳುಕ್ಕೆ 


“ಬೆಳ್ಮ ಗವ: ಮೃಗಾಬೈ'" 
(ಕಾತರ. 63); ಬೆಳ್ಮೈಗರಾಜಿಯಿಂ ಪ್ರಚುರಪಕ್ಕಣಸಂತತಿಯಿಂ ನಿರಂತರಂ 
ಬಾಳ್ಕೊದಲಾಗಿ ಗೌದ್ರತೆಗೆ: ತೋರ್ಪುದು ರಮ್ಯಕಮೆಂಬ ಕಾನನಂ 
(ತ್ರಜ್ಯಾಸ್ರ- ೭-೬೪) - [ಬೆಳ್‌ 4- ಮೃಗ) 


೬೬೧೨ 


ಬೆಳ್ವಟ್ಟೆ 


ಬೆಳ್ಕೊಗ (ನಾ). ಬಿಳಿಚಿಕೊಂಡ ಮುಖ; ವಿವರ್ಣವಾದ ಮುಖ: 
ಪದಂಗಳೊಳೊಗದಾ ಪುಳಕಚಯಂಗಳ್‌ ಕಳೆದುವು ಮುಳಿಸಂ ನಲ್ಲಳ್ಳೆ 
ಬೆಳ್ಕೊಗಂಗೆಬ್ದಿರೆಯುಂ (100. ೩-೦೦೪) ; ಅತಿಬೆಳ್ಕೊಗದಿಂದವಿತಾವ 
ಮಮ್ಮಲ ಮಹುಗುತ್ತುಮಾವ ಕಡುಲೋಭಕ ದಾನಗುಣಂಗಳಂ ಪಟಂಚಲೆ 
ದಪುದಾರ್ತು ಕೂರ್ತು ಪಿರಿದೀವ ಗುಣಂ ಗುಣದಂಕಕಾರ್ಶಿಯಾ (ಊತ. 
03-೦೭); ದೀರ್ವನಿಶ್ವಾಸವನ್ನು ಬಿಟ್ಟು ಬೆಳ್ಮೊಗವನ್ನೆತ್ತಿ ಸುತ್ತ ನೋಡಿ 
ಹಠಾತ್ತಾಗಿ ಬಾಗಿ (ಸುಗುಗಂ. 6-೩)- 

[ಬೆಳ್‌ ( ಇ ಬಿಳಿದು) 4- ಮೊಗ) 

ಜೆಳ್ಳೋರೆ (ನಾ). ಬೆಳ್ಳೊಗ ; ಬೆಳ್ವರಲ ಪಲ್ಗಳಿಂ ಬೆಳ್ಕೋರೆಯಿಂದಂ 

೬.೬೬ ಬೆಳ್ಳಿ ಬೀರ್ದಳು ಬೆಳ್ಳಿಹೂಮರವದೊಂದಂ (ಕಾಲರ. 0೨೫-೨೬3): 
[ಬೆಳ (ವ ಬಿಳಿದು) 4 ಮೋರೆ [ ವ ಮೋಲ) 

ಬೆಳ್ವಕ್ಕ (ನಾ). (ಅಮಾವಾಸ್ಯೆಯ ಅನಂತರ) ದಿನದಿನಕ್ಕೆ ಬೆಳಕು 
ಹೆಚ್ಚಾಗುವ ದಿನಗಳು ಮತ್ತು ಆ ದಿವಸಗಳ ಕಾಲ; ಶುಕ್ಲಪಕ್ಷ ; 
£ ಇದು 'ಶುಕ್ಲಪಕ್ಷ' ಎಂಬ ಶಬ್ದದ ಕನ್ನಡೀಕರಣ ; “ಬೆಳ್ವಕ್ಕಮೆಂದು 
ಶುಕ್ಲಪಕ್ಷಂ” (ಕಾ. ೫೩-೨6); ಬೆಳ್ವಕ್ಕದೊಳ್‌ ತೊಳಗಿ ಬೆಳಗುವ 
ಸುಧಾಸೂತಿ (ಕೆಂಪು. 4೪-8); ಮಕ್ಕಳು ಬೆಳ್ಳ ಸ್ವಿಕ್ಕದ ಎಳವೆರೆಯನೋಪದಿ 
ಯಲ್ಲಿ ಬೆಳೆಹುತ್ತಾ ತಾಯ್ತಂದೆಯರ ಮನಸ್ಸಿಗೆ ಸಂತೋಷವನ್ನುಂಟು 
ಮಾಡಿದರು (ನುತಿಸ. ೬೦). ಳ್‌, ( ಇ ಬಿಳಿದು) -- ಪಕ್ಕ] 

ಬೆಳ್ಳಕ್ಕಿ, ಬೆಳ್ಳಕ್ಕಿ (ನಾ). ೧. ಬಿಳಿಯ ಬಣ್ಣದ ಒಂದು ಬಗೆಯ ಜಲಚರ 
ಪಕ್ಷಿ; ಬಲಾಕ ಪಕ್ಷಿ: ಬಗೆಯೊಳ್‌ ಬೆಳ್ಳಕ್ಕಿ [ಕಾಕಂ- ಬೆಳ್ಳಕ್ಕಿ]ಯ ಪಿಂಡಿಂಗ 
ವಂದಿರಂ ಸರಿಗಂಡಂ (ಕಣನೂ. ೪-೩6).; ತರದೆ ಪಃಟಾದುವು ಬೆಳ್ಳಕ್ಕಿ 
ನೂಲ್ಡೆಗೆದಂತೆ ನೆರೆದ ಕಾಮನ ಬಿಲ್ಲೆ ಬಿಳಿಯದಿರು ಬಿಗಿದಂತೆ (ಕನು. 
6-0೬ 016); ಬೆಳ್ವಕ್ಕಿಯ ಬಿಗುರ್ಪಿಂ ನೀರೊಳೊಳಗೊಳಗೆ ಮೈಗರೆವ 
ವಿಸಾಂಗಳಿಂ . . . ಕಾಲ್ಪರಿವ ತೆರೆಯಿನೊಂದು ಕ್ಷೊಳಂ ಪಗಲ್ವೆಣ್ಣ ಕೈಪಿಡಿ 
ಯೆಂಬಂತಿರೆ ಸೊಗಯಿಸಿದತ್ತು. (ಕಾತಾಕ್ಕ,. 83-3೪). ಬೆಳ್ಳಕ್ಕಿ; ೧. 
“ ಬಲಾಕೂ, ಬಿಸಕಂಠಿಕು - ಈ ಬೆಳ್ಳಕ್ಕಿ ” 


(ಹಳಾಯು. 


ಹ್‌ 13-೯೭); 
ಬಸವನಂ ಬೆಳ್ಳಕ್ಕಿಯಂ . . . ತುಂಬಿಯಂ ತಿಳಿಯಲ್‌ ಸ್ವಪ್ನದಿ ಲೇಸ್ಭು 
(ಸೋಮೇಶ. ೬); ಸಲೆ ಸಂಳುವನ ವೈರದಲಿ ಬೆಳ್ಳಕ್ಕೆಯ ಬಳಗ 


ಮಾಳ್ಪ! ಜ್ಹುಗವೇನು (ಕಂನಂ. 03-೬0); ಜಗನ್ಮಾತೆಯ  ಆಶೀರ್ವದದ 
ಜಾನಕ್ಷತೆ ಈ ಬೆಳ್ಳಕ್ಕಿ (ಅಟ: ೫೬-೨): ೨. ಒಂದು ಬಗೆಯ ಪಕ್ಷಿ; 
ಬಕ: “ ಬಕೋಟಃ _ ಬೆಳ್ಳಕ್ಕಿ: ಬೋದನಹಕ್ಕಿ ” (೬40. 008); 
ಬೆಳ್ಳಕ್ಕಿಯಂತೆ ಮಾಯಾಮಾರ್ಗನುಂ ಪುಲಿಯಂತೋಜಾಯಿಲನುಂ . , . 
ಆಗಿ ಕೆಲವು. ದಿವಸಮಿರ್ಪುದುಂ (ರರ್ನುನ್ನು. ಟಿ): ೩, (ಆಲಂ) 
ಆಡಂಬರವ ವ್ಯಕ್ತಿ; ಪ್ರದರ್ಶನದಲ್ಲಿ ಆಸಕ್ತಿಯಿರುವ ವ್ಯಕ್ತಿ : ನಾವು 
ಒಳ್ಳೇ” ಉ್ವವಂತರು. ಆಸ್ತಿಗೆಲ್ಲಾ ನಾನೊಬ್ಬನೇ ಮಗ, ತಕ್ಕಮಟ್ಟಿಗೆ 
ಎದ್ಯಾವಂತ, ಸರಿ ಪೇಟೆ ಪಟ್ಟಣಗಳಿಂದ ಬೆಳ್ಳಕ್ಕಿಗಳು ಬಂದಿಳಿಯಲಾರಂಭಿಸಿ. 
ದುವು (ಸುನಸಂ. ೪೦). [ಬೆಳ್ಳ (ಇ ಬಿಂದು) 4- ಪಕ್ಕಿ 
ಬೆಳ್ಳಟ್ಟೆ, ಬೆಳುವಟ್ಟೆ, ಬೆಳ್ಳುಂಬಟ್ಟೆ (ನು)- ಬಿಳಿಯ ಬಣ್ಣದ ವಸ್ತ್ರ ; 
ಬಿಳಿಯ ಬಟ್ಟೆ: ಬಳ್ಳಿವೆಳಗಂ ಕವ ಬೆಳ್ಚೆಟ್ಟೆಯ [ಜ೫- ಬೆಳ್ಳುಂ 
ಬಟ್ಟೆಯ] ನೀಲದ ನಿರ್ಮಲೋದಕದ . . - ಬೆರಕೆವೆಳಗು ಮಂಟಪ 
ದೊಳಗಂ ಪೊಜಗಂ ತೆಕ್ಕನೆ ತೀವೆ (೧05. 00.36 5); ಪರಸ್ನಾನವಂ 
ಮಾಡಿ ಬೆಳ್ಟೆಟ್ಟೆಯ ಧೋತ್ರಮಂ ತೆಗೆದುಟ್ಟು (ಉದ್ಮಟಿ. 4-003 ನ); 


ಬೆಳ್ವಟ್ಟೆ ಅಂಜೆದುಪ್ಪಳ್ವಸಿನ ಮೇಲೆ ಸತಿಗೂಡಿ ಪ:ಚಾಸ್ತ್ರ ಕುಳತನುತ್ನ 
ವದ (648. ೦-೦). ಬೆಳುವಟ್ಟೆ : ಕಟ್ಟಿದ ಬೆಳುವಟ್ಟಿಯ 
ಮೇಲ್ಕಟ್ಟಿನೊಳಂ . , - ಪರಿಮಳಕ್ಕಿಜಗಿ ಮುಸುಜುವ ಮಣದುಂಬಿಯ 
ಲಿಂ. (೫ರಂತ. ೭೦); ಉಟ್ಟ ಹೊಸ ಬೆಳುವಟ್ಟೆ ಹೊಮ್ಮಲ್‌ ಮುಟ್ಟ 


ಬೆಳ್ವಣಿಗೆ ೬೬೧೩ ಬೆಳ್ವೆಟ್ಟ 


ವಿಸೆ ಹೊಂಬಣ್ಣವಂದುದು (646೧. ೩-೮-೬೦); ತಂದು ಕೊಟ್ಟರು ಬೆಳ್ವೆಸದನಂಗೊಳ್‌, ಬೆಳ್ವಸದನಂಕೊಳ್‌ (ಕ್ರ). ಶುಭ್ರವಾದ ಹಾಗೂ 


ಬೆಳುವಟ್ಟೆಯ ಸುರಳಿಯನಂದು ರಾಯನ ಹಸ್ತದಲ್ಲಿ (೫3: ಟಂ). ಕಾಂತಿಯುಕ್ತವಾದ ಉಡುಗೆ, ತೊಡುಗೆಗಳಿಂದ ಸಿಂಗರಿಸಿಕೊಳ್ಳು : 

ಬೆಳ್ಳುಂಬಟ್ಟೆ : ಬೆಳ್ಳುಗಿಲನುಟ್ಟ ಬೆಳ್ಳಿವೆಟ್ಟಿದಂತೆ ಬೆಳ್ಳುಂಬಟ್ಟೆಯನುಟ್ಟು ತಂದೆಯ ರಾಜಮಂದಿರದೊಳಗಣ ತನ್ನ ಕನ್ನೆ ಮಾಡದೋವರಿಯೊಳೊಂದು 

(ಊರಾನ. 03-4೬ ಕ); ಮುಂಕ್ತಾವಳಿಗಳೆಂಬ ಬೆಳ್ಗೆರಿಯಂ ಸುರಿವ ಶರದದ ದೆವಸಂ ಬೆಳ್ಳ ಸದನಂಗೊಂಡು ಸುಖಸುಪ್ತೆಯಾಗಿರೆ (ಜರಿ. 0೭-೦೦೫೮); 

ಮುಗಿಲ ತೆಗಳಿಗೆಯಿದೆನಿಪ ಮೇಲ್ಕಟ್ಟಿನ ಬೆಳ್ಳುಂಬಟ್ಟೆಯುರಿ (ತಂತ್ರಿ. | 5 ಮುತ್ತಿನಾಭರಣಂ ಚಂದನದಣ್ಣು ಕಂಪಲರ್ದ ಮಲ್ಲೀದಾಮಮೆಂಬೀ 

93-00 ); ಕಕಾರಕ್ಕೆ : ಬೆಳ್ಳುಂಬಟ್ಟೆ (ಕಮರ. ಕ: ೦೩ ಶ್ರದೊಲ). ಮನೋಹರವಸ್ತೊತ್ಕರದಿಂದೆ ಬೆಳ್ಳಸದನಂಗೊಂಡೊಪ್ಪಿದಳ್‌ ದೇವಿ 

[ಬೆಳ್‌ ( ಇ ಬಿಳಿದು) + ಬಟ್ಟೆ] 4 (654. 0೬-50). ಬೆಳ್ವಸದನಂಕೊಳ್‌ : ಮತ್ತೊಂದು ದಿವಸಂ 

ಬೆಳ್ಮಣಿಗೆ (ನಾ). ಒಂದು ಊರಿನ ಹೆಸರು ಭಟ್ಟಾರಕರಾಜ್ಯಮುತ್ತ ಯತುಮತಿಯಾಗಿ ಚತುರ್ಥಸ್ನಾನಾನಂತರಂ ಬೆಳ್ವಸದನಂಕೊಂಡು 

ರೋತ್ತರಾಭಿವೃದ್ಧಿ ಸಲುತ್ತಿರೆ [ಬೆಳ್ವ]ಣಿಗೆ ಪನ್ನೆರಡು ಮ ಳೈಯಾಗೆಯಾಳೆ ತಲ್ಪತಲದೊಳ? ಧನಪಾಲನೊಡನೆ ಸುಖಸುವಪ್ತೆಯಾಗೆ (ಕಕ್ಕಾಕ - 03-04 ಕ). 

(3a. ೫1-1, ೨-8; 923); ಬೆಳ್ವಣಿಗೆಯೊಳೊನ್ನು ಮಟವಿಜಕ್ಸಿ . . .| 10 [ಬೆಳ್ವಸದನ -- ಕೊಳ್‌] 

ಓನ್ಹು ಗದ್ಮಾಣವದಿತ್ಯಬಳ್ಸಿ ಕೊಟ್ಟಿ (4929 1-, 43-6: 999). [2] ಬೆಳ್ವಳಿ (ನಾ). ನಿರ್ಮಲವಾಗಿರುವಿಕೆ ; ಸ್ವಚ್ಛತೆ ; ಶಂಭ್ರತೆ ; “ಬೆಳ್ಳಂ 
ಬೆಳ್ಚಯಲ್‌ (ನಾ). (ಬಿಸಿಲಿನ ರುಳದಲ್ಲಿ) ಬೆಳ್ಳಗೆ ಕಾಣಿಸುವ ಯೆನಲೈ ನಿರ್ಮಲಮಕ್ಕು” (೪6ರ: 6). 

ಬಯಲುಪ್ರದೇಶ ; ಬಂದುದು ಬೇಸಗೆಕಾಲಂ ... ತೊಗ [ಬಳ್‌ (< ಬಳಿದು) 4. - ವಳ್ಳಿ] 


ಪರಿಗೆಟ್ಟುವು ಬೆಳ್ವಯಲೊಳ್‌ ಸರೆಳಿಸಿದವು ಮರುಮರೀಚಿಕಾವಾಹಂಗಳ್‌ ಬೆಳ್ವಳಿಸು (ಕ್ರಿ). ೧. ಬೆಳ್ಳಗೆ ಹೊಳೆ ; ಸ್ವಚ್ಛವಾಗಿರು ತೊನೆಯುತ್ತಿರೆ 
(ಕವತ: ೬-6೬); ಬೆಳ್ಮುಗಿಲ್‌, ಬೆಳ್ಕಲ್‌, ಬೆಳ್ವಯಲ್‌ (ಕನುಡ. ೦೪] 15 ತಾರಹಾರಮಂಜ್ಮಳಿಸೆ ಮೊಗಂ ವಿಳಾಸಮನೆ' ತೋಟ ವಿಲೋಚನಕಾಂತಿ 


ಶ್ರಯೋ) [ಬೆಳ್‌ (ಎ ಬಿಳಿದು) 4 ಬಯಲ್‌ (ಆ ವಯಲ್‌)] ನೀಳ್ದು ಬೆಳ್ವಳಸೆ ... ಉಯ್ಯಲಾಡಿದಳಿ (ಕಾಂೀಕ್ಕ- 00-0). ೨. (?): 
ಬೆಳ್ವಲ್‌, ಬೆಳುವಲ್ಲು (ನಾ). ೧. ಬೆಳ್ಳಗಿರುವ ಹಲ್ಲು; ಬಿಳಿಯ ಸಕಳಜಳಚರಮನೊಳಕೊಣ್ಣು ಕರಂ ಬೆಳ್ಟಳಿಸಿಡೆಗಳ ಮೂರ್ತ್ತಿಯಳಕ್ಕೆ 

ಹಲ್ಲು: ಬೆಳ್ಳುಗಿಲ್‌, ಬೆಳ್ವಲ್‌, ಬೆಳ್ವಯಲ್‌ (ಕನುಡ. ೦೭೯ ಶ್ರದೊ. ಕುಳಮುಮೊಸ್ಟಲ್‌ ಅತಿಭುಂಭುಕಮೆನಿಸಿದ ಕೋಷ್ಟ ಕೃಕೋಟಿವಿಧದಿಂದೆಸೆಗುಂ 

ಬೆಳುವಲ್ಲು : ೧. ಮುಂಡೆ ಹಾರುವಿತಿಯಂತೆ ಬೆಳುವಲ್ಲ ಮಾಡಿಕೊಂಡು (ಎಇ. xu, 440-೩೭; 909) ; ಎತ್ತಲುಂ ಮಿಳಿರ್ದ ಕೇತನರಾಜ 

(ಶಕಃ. ೩8-3೩). ಪಿ. (ಆಲಂ) ಉಜ್ಜದ ಹಲ್ಲು (9) : ಬೆಳುವಲ್ಲ| 20| ಕರಂ ವಿರಾಜಿಸಲ್‌ ಬಳಸಿದ ದೇವಾಲಯಮುಂ . , , ಬೆಳ್ವಳಿಸಿಬ್ಬ ಶಾಸ್ತ್ರ 

ಮಲಿನದೇಹದ. ಲೋಚುಗೆಯ್ದ ಬೋಳಲೆಯ ... ಪಿಶಾಚರು ದಾನಮುಮಳವಟ್ಟವೊ ಕಾಡಿಯೂರೊಳಾರನ್ನೋಡುವಡೆ. (ve: ೫1113 

ನೀಚರೆಂದೆನಿಸುವವಿಚಾರ ಜಿನಗುರುಗಳೆಲ್ಲ ನೆರೆದು ಪೊಳಲನೊಳಪುಗಬಹುದೆ. ೩-೪೦ ; 92). [ಬೆಳ್ವಳಿ 4 - ಇಸ್ಮು) 

(ಉತ್ರ, 03-೬೦). "ಕೀನಿವಲ್‌' ಪರಾ. [ಬೆಳ್‌ (ವ ಬಿಳಿದು). ಪಲ್‌] ಬೆಳ್ವಾಗಲ್‌ (ನಾ). ಬಿಳಿಯ ಹಾಗಲಕಾಯಿ : ಮಂಡಲಮಾರಿ ಸುವಾರುಣಿ 
ಬೆಳ್ವಲ 'ಬೆಳ್ಕೊಲ' ನೋ. - ಮಂಡಿತಮೆಂದೆನಿಸಿ ತೋರ್ಪ ಬೆಳ್ವಾಗಲಿವಂ ಕೊಂಡರೆದು ಪೂಸೆ ಕುಡಿಸಲ್ಕಂಡ 
ಬೆಳ್ಳಲೆ, ಬೆಳುವಲೆ (ನಾ). ಮೋಸದ ಬಲೆ: ಬೆಳೆಗೆಜಗುವ ಗಿಳಿಗಳ] 25] ಲೆವುದೆ ಕೊಬಳತ ಪಾವಿನುಗ್ರೋಗ್ರವಿಷಂ ((ನುರ. 90-೬೨). 

ಬೆದಟ್‌ಸಲೆಂದು ತಳುವದೆ ನೋಳ್ಟೆ ಗೋಪಿಯರ ತೆೊಳಪ ಕಣ್ಣದಿರ ಬೆಳ್ವಲೆ [ಬೆಳ್ಮ "(ವ ಬಳಿದು) - ಪಾಗಲ್‌) 


ಗಳೆಂದವು ಮಡಿಗಿಳಿಯಲಮ್ಮದೆ ಬಾನೊಳಿಡವು (ಕಣ. 38-೭). | |ಬೆಳ್ಬಾಯ್‌ (ನಾ). ಬಿಳಿಚಿಕೊಂಡ ತುಟಿಯಖಳ್ಳ ಬಾಯಿ ; 
ಬೆಳುವಲೆ : ಆರರಿತಂ ಹಾಳಾಗದು . . . ಆರಾಯುತಿಗೆಡರಿಂ ನಾರಿಯ ಗುಂದಿದ ಬಾಯಿ ; ಎತ್ತಂ ಬಿಸುಸುಯ್ವ ಬೆಂಕೆಯಲೆಪಿಂ ಪಳ್ವಿರ್ಧ 


ಬೆಳುವಳ್ಲಲೆ,ಗೆ ಸಿಲುಕೆ (4, ೬೪೦). [ಬೆಳ್‌ ಬಲೆ] ಬೆಳ್ವಾಯ ದರ್ದುಜಮೇಂ ಮಾಣ್ಣುದೆ (0೬೮ರ, ೨-೬೩). 

ಬೆಳ್ವಸದನ, ಬೆಳುವಸದನ (ನಾ). ಶುಭ್ರವಾದ ಹಾಗೂ ಕಾಂತಿಯರುಕ್ತ |. [ಬೆಳಿ (< ಬಿಳಿದು) - ಬಾಯ] 
ವಾದ ಬಿಳಿಯ ಬಣ್ಣದ ಉಡುಗೆ-ತೊಡುಗೆ : ಬೀರಸಿರಿಯ ಬೆಳ್ವಸದನದ |) |ಬೆಳ್ವಾಳ (ನಾ). ಬಿಳಿಯ ಲಾವಂಂಚ : ಕರಮೆಸೆದವು ಲತೆಗಳನೆಟ್ಟರದಿಂ 
ಬೆಳಗಿನಂತೆ ದಂತಕಾಂಶಿ ಪಸರಿಸೆ (ಶುರಾಶುಿ, ೦೩೪೯ ನ); ಸೊಗಯಿಪ ಪಚ್ಚಿಲೆಯ ಹೊದರೆ ಬೆಳ್ಬಾಳದ ಬೇರ್‌ ಸಿರಿಖಂಡದ ವಳಯು (ಸತು, 


ಬೆಳ್ಚೆಸದೆದಮಂ ಮೃಗಲಾಬವಿಶಾ'ನೇತ್ರೆ  ಕೆಳೊಂಡಾಗಳ್‌ (ಕಾರಥ್ರ- 00-೭೦) [ಬೆಳ್‌ (ವ ಬಿಳಿದು) - ಬಾಳ) 

೬-೦೦೦); ಪೊಸಮುತ್ತುದೊಡಿಗೆಗಳಿಂ ತೋರಮಲ್ಲಿಗೆಮಾಲೆಯಿಂ ಸುಕು ಬೆಳ್ವಿಟ್ಟು (ನಾ). ಬಿಳಿಯದಾದ ಧೂಳು._ ಪುಡಿ ; ಪಿಚ್ಚೆಂಬ ಪೆಸರ* 
ಮಾರಿ ಬೆಳ್ಳಸದನಮನಾಂತಾ ವಾರಿಜಾಸನ ಸೂಳ್ಗೆ ವಂದಳದೊ:ದು ಲೀಲೆ 85] ಕಳವೆಯ ಪಿಟ್ಟಿಂಗಂ 'ಭೂತಳಾಗ್ರದೊಳ್ಳಾವಿಸ ಬೆಳ್ಳಿ ರ್ವಿಟ್ಟಿಂಗಮಕ್ಕುಮಾದೊಡೆ. 
ಯಲಿ (ಸಾಕ್ಮಳಾ- ೨೬-೭). ಬೆಳುವಸದನ : ಚೆನ್ನೆಯನು ಕಾಲೋಚಿತಕೆ ಪಿಟ್ಟಿನೊಳಿರ್ಪೊಂದು ರುಚಿಯನದು ತಳೆದಪುದೇ (ರರ್ಮಾಮ್ಮ . ೦-೦೮೪); 


ತಕ್ಕನ್ನವಹ ವಸ್ತ್ರಾದಿಯಿಂ ಸುರಕನ್ನೆಯರು ಬೆಳುವಸದನಂಗೊಳಿಸಿದರು ಪರದನ ಪೆರ್ಮನೆಯೊಳ್‌ ರಪ್ಪುರಮಂ ಬೆಳ್ವೆ £%3ಟ್ಟಿದೆಂದು 
ಸೊಬಗಾಗಿ (ಇಕ್ಕಳ. ೩೨-೫೩). [ಬೆಳ ( ಬಿಳಿದು) - ಪಸದನೆ] ಚೇಟಿಕೆಯರ್‌ ಕತ್ತುರಿಯಂ ಹರಿನೀಲ ಮನೋಹರ ಕುಟ್ಟಿಮರಜಮಿದೆಂದು 
ಬೆಳ್ವಸದನಂಕೊಳ್‌ 'ಬೆಳ್ವಸದನಂಗೊಳ್‌' ನೋ. ಪೊಜಗುಗುತಿರ್ಪರ್‌ (ಅರ್ಥನೇ: ೩-66). 
ಬೆಳ್ವಸದನಂಗೆಯ್‌, ಬೆಳುವಸದನಂಗೆಯ್‌ (ಕ್ರಿ). ಶುಭ್ರವಾದ ಹಾಗೂ! ೬ [ಬೆಳ್ಳ (ವ ಬಿಳಿದು) 4 ಪಿಟ್ಟು) 


ಕಾಂತಿಯುಕ್ತವಾದ ಬಿಳಿಯ ಬಣ್ಣದ ಉಡುಗೆ, ಶೊಡುಗೆಗಳಿಂದ ಬೆಳ್ಳಿತ್ತು (ನಾ). ಬಿಳಿಯ ಬಣ್ಣದ ಬೀಜ ; ಕಾವದೇಜನ ಜಸವಳ್ಳಿಯ 
ಸಿಂಗಾರಗೊಳ್ಳು ; ಬಿಸಿಲಂ ಕಳೆದು ಬೆಳುದಿಂಗಳಂ ತೊಡುವ ಗಗನ ಬೆಳ್ವಿತ್ತುಗಳ ವಿಸರವೊ ಮೇಣಿನಲೆಸಿದವು ಕರ್ಪೂರವಸರಗಳಾ ಪುರದೊಳಗೆ 
ಲಕ್ಷ್ಮಿಯಂತೆ ಕೆಂಪಿನ ಪಸದನಮಂ ಕಳೆದು ತಲೆನರ್ಮಿಂದು ಬೆಳ್ವಸದನಂ (ಕುರಾಸಾಂ- ೩-೮೨). [ಬೆಳ್ಳ (ವ ಬಿಳಿದು) ಬಿತ್ತು (5 ಬಿಟ್ಟು)] 
ಗೆಯ್ಲ (ಅರ್ಥನೇ ೨-೦೩ ೫, ಬೆಳುವಸದನಂಗೆಯ್‌ : ಅಂತಾ ಪಟ್ಟ| |ಬೆಳ್ಟಿಟ್ಟ. ಬೆಳುವೆಟ್ಟ (ನಾ). ಬೆಳ್ಳಿಯ ಬೆಟ್ಟ ; ರಜತಗಿರಿ ; ಕೈಲಾಸ 
ದರಸಿ ಪೊಸತಾಗಿಯತಿಶಯದಿಂ ಬೆಳುವಸದನಂಗೆಯ್ದನಂತರಂ (ಗತ. |] ಪರ್ವತ : ನೀವೆನ್ನ ಬಿಟ್ಟು ಬೆಳ್ಳೆಟ್ಟಕೆಯ್ದುವೆನೆಂಬ ಮಾತ ಬಿಟ್ಟೆನ್ನ 
4-೦0೦ ೫), [ಬೆಳ್ಳಸದನ - ಕೆಯ್ಯ) ರಕ್ಷಿಸಬೇಕೆಂದು. ತೆಗೆದೆತ್ತಿ ಕಟ್ಟಕ್ಕರಿಂದಪ್ಪಿಕೊಂಡ (ಭರತ. ೩-೫೩) 


ಬೆಳ್ವೆಳಗು ೬೬೧೪ ಬೆಳ್ಳ 


ಬೆಳುವೆಟ್ಟ :: ಬೆಳುವೆಟ್ಟದೊಳು ಬ್ರಾಹ್ಮಿ ಸೌಂದರಿಯರ ಪಕ್ಕದೊಳು 
ತೆಜಪಾಯ್ತೆಂದರೆಮಗೆ (668: ೫-60). “ಬೆಳ್ಳಿವೆಟ್ಟ' ಪರಾ. 
[ಬೆಳ್‌ (ವ ಬಿಳಿದು) 4- ಬೆಟ್ಟಿ] 

ಬೆಳ್ಳೆಳಗು, ಬೆಳುವೆಳಗು (ನಾ). ಹೊಳೆಯುವ ಬೆಳಕು: ಧವಳೆಕಾಂತಿ : 
ಬೆಸೆಯಲ್ಲಂ ಚಂದನಾಸಾರದಿಂ ಮುಸುಕಿತ್ತೆಂಬನಮೊಂದು ಬೆಸ್ಟಿಳಗು ಪರ್ವ 
ತ್ತೆಯ್ದೆ ರೋದೋಂತಮಂ (ಗರಣ. 0೧೩) ; ತೊಳೆಗುವ ಮುತ್ತಿನೋಲೆ 
ಗಳ ಬೆಳ್ಳೆಳೆಗಿಂ ಸುಲಿಪಲ್ಲ ಮಿಂಚಿನಿಂ . . . ॥ಣ್ಸೊಳಿಸಿದಳಾಕೆ ಪುಲ್ಲಡಲ 
ಪೆರ್ದೆರೆಯೊಳ್‌ ಸಿನ ನಿಂದಳೆಂಬಿನಂ (ಣಗ, ೬); ಪಿರಿಯ ಬೆಳದು ನನಗೆ, 


91); ಕುಸ್ತಳದೇಸಕ್ಕಳವಟ್ಟ ಚಿನ್ನೆಪೂವೆನೆ ಬೆಳಗಿದುದೊಳ್ಳಲಮೆನಿಪ್ಪ 

ಬೆಲ್ವಲದೇಶಂ (ಕ. 1, ೨೫-5; 1148). ಹಿಬೆಟ್ಟಿ! ಮಲೆಯೆಂಬುದೇನ 

ಬೆಟ್ಟಿ ಲಮಾಗೆ ಮುಂತುಳಿದನಲ್ಲನೆ ಲಕ್ಷ್ಮಣನೆಂಬ ರಾವಣಂ (ಎಕ: vt $೦” 
೦೩೬-೨೦೭; 1808) [ಬೆರ್ಳ(-ಆ ಬಿಳಿದು) 4 ಪೊಲ] 

5 ಬೆಳ್ಹೊಳೆ (ನಾ). ಶುಭ್ರವಾದ ನೀರಿನ ನದಿ; ಧವಳವರ್ಣದ ಹೊಳೆ: 

ಬೆಳೊ ್ವಿಳೆಯ ಕಬ್ಬೊಳಿಯ ಕೆಯೊಳೆಯ ಕೂಡಲ ತೆಅದಿ ಬೆರಕೆವೆಳಗ ಒಳ 
ಕೊಂಡು ದಿಟ್ಟಿಗತಿವಿಸ್ಮಯವನೀವುತಿರಲು (490ರ. ೭-೩೦)- 
[ಬೆಳ್ಳ (ವ ಬಿಳಿದು) 4- ಪೊಳ್ಳೆ (4 ಪೊಟಕಿ)] 


ಅರಮನೆಗೆ, ಕುರಿರುಳಿನಲ್ಲಿ ಬೆಳ್ನೆಳಗು (೫೮%. 08-೩09). ಬೆಳುವೆಳಗು:| |ಬೆಳ್ಟೊಬಲ್‌ (ನಾ). ಒಂದು ಊರಿನ ಹೆಸರು; ಸವಳಬ್ಗದ 
ಹೊಳೆವ ನಿಡುನಿಗ್ಗವದ ಬೆಳುವೆಳಗು ಕುಡಿಮಿಂಚುಗಳ ಬಳಗ (೭4: ಮೆಣ್ಣೆಗುವಣ್ಣನು ಬಿಳ್ಳೊಟಲ ಬಿನಮ್ಮನು ಬಿತ್ತುವಟ್ಟ ಕೆಜಿಗೆ 
8-09); ಲೋಚನ ದೀಧಿತಿಯ ಬೆಳುವೆಳಗು . , . ತನುವೆಳಗೆಸೆಯೆ ಬೆಳಗಿನ ಕೊಡಜ ಯು: ಸಮೃಮುಮ (ಕ. ೪, ಶನ್ನರಾ- ೨೫೦-0೫; 
ಬೇವಿಯೆನಿಸಿದಳು (೫ಳ್ಗಣ. ಟಿ-೪೪): [ಬೆಳ (-ಲಬಿಳಿದು) + ಬೆಳಗ್ಳು] ಸು- 9೬). [ಬೆಳೆ] (ಬಿಳಿದು) - ಪೊಟಲ್‌] 


ಬೆಳ್ವೊಗರ್‌ (ನಾ).  ಬೆಳ್ಳೆಳಗು : ಬೆಳ್ಳೊಗರ್‌ $ಸೀಮಲಾಂಗದೊಳ' 
ಬಿಡದೆ ಪಸರಿಸೆ ಚಂದ್ರಕಾಂತದಿಂ ನಿರ್ಮಿಸಿದ ಪುತ್ತಳಿವೊಲವಳಿಸಿದಳು. 
(ಕೈ ಬ29- ೦೦-೦೦). [ಬೆಳ್ಳ (-ಇಬಿಳಿದು) 4 ಪೊಗಂ"] 

ಬೆಳ್ಳೊನಲ್‌ (ನಾ). ಬೆಳ್ಳಗೆ ಹೊಳೆಯುವ ಪ್ರವಾಹ, ಹರಿವು: 
ಪಡುವಣ ಕಡಲ್ವೂಗೆ ಪರಿವ ಬೆಳ್ಳಿಂಗಳ ಬೆಳ್ಳೊನಲೊಳುರ್ವಿದ ಬೊಬ್ಬುಳಿಕೆ 
ಗಳಂತೆ ತಾರಕೆಗಳ್‌ ತಲೆಗರೆಯೆ (೧ರಂಉ. ೪೯ ಸಂತತಮಾ 
ಸುರಾಪಗೆಯ ಬೆಳ್ಳೊನಲಂ ಪದೆಪಿಂದುಗುಳ್ಳಿ ಹೇಮಂತನಗೇಂದ್ರದುಂ 
ನೆನೆಯಿಸುತ್ತುಮುದಂಚಿತ ದಂತಧಾಮಮೋರಂತೊಗೆಯುತ್ತಿರಲ್‌ (ಕುಸುರೂ. 


ಬೆಳ್ಸರಿ, ಬೆಳುಸರಿ (ನಾ). ಬಿಳಿಯ ಧಾರೆಯಂತಿರುವ ಮಳೆ; 
ಧವಳವರ್ಣದ ವೃಷ್ಟಿ: ಸುರಿದಪುದು ಮುಗಿಲ ಮುತ್ತಿನ ಸರಿ 
ಗಗನದಿನೆನಿಸಿ ಪೊಕೆವುವೆಳವಿಸಿಲೊಳ್‌ ಬೆಳ್ಸೆರಿ (೪೦. 00-6); ಸೌಧಂಗಳ 
ಬೆಳ್ಬು ಪರ್ಬಿದುವು ಬೆಳ್ಳಿನ ಬೆಳ್ಳೆ ರಿಬಿಂ ಸುಧಾಂಶುವಾ (0095, ೨-೨೦); 
ಸೋನೆಯ ಕೆಸರ್ಗಳಲರ್ದಲರ ಬೆನ್ಸೆರಿ (ಕನುಡ. ೬6 ಕ್ರಯೋ)- ಬೆಳುಸರಿ : 
ಹಂಸಕುಳೆವಾ ಪ್ರೀತಿಯಾನಂದಾಂಶುವೆಂಬಂತೆ ಬೆಳುಸರಿಯು ಭೂತಳಕೆ 
ಭೊರ್ಗರೆಯೆ (ಸಾಳ್ಮಳಾ- 3೬-೨) [ಬೆಳ (ಬಿಳಿದು) + ಸರಿ) 

ಬೆಳ್ಗುಟ್‌ (ನಾ). ೧. ಬಿಳಿಯ ಸುಳಿಯೆಲೆ ; ಬೆಳ್ಳುಬ್‌ ಪಚ್ಚೆ ಪುಚ್ಛಿ 


08-30); ಅನ್ನೆಗಂ ಜಾನಕಿಯ ಕಣ್ಣೆ ತೋಜಾತು . . . ಪೆಂಪೊದವಿ ಪರಿವ 
ಬೆಳ್ಳೊನಲ್‌ ದಿವಿಜನದಿಯ (ಕೈಬಳಾ- ೦೯-೪). 
[ಬೆಳ್ಳ (ಬಿಳಿದು) 4 ಪೊನಲ್‌] 

ಬೆಳ್ಳೊಲ, ಬೆಳವಲ್ಮ, ಬೆಳುವಲ, ಬೆಳುವಲು, ಬೆಳ್ವಲ, ಬೆಟ್ವಲ (ನಾ) 
ಒಂದು ನಾಡಿನ ಹೆಸರು; p ಈಗಿನ ಧಾರವಾಡ ಜಿಲ್ಲೆಯ ಸುತ್ತ 
ಮುತ್ತಲಿನ ಪ್ರದೇಶ : ಶ್ರೀ ಬೆಳ್ಳೊಲ ವಿಷಯಾಭ್ಯಸ್ತರ(ರೇ) (೩6-111, 
೨30-365 6); ದೇವಣ್ಣಯ್ಯ[ಂ] ಬೆಳ್ಳೊಲ ಮೂನೂಜು 
ಮನಾಳುತ್ತೂಮನ್ನಿಣ್ಣಿ (2) ಗೆಚಕಿಯಳ್‌(ಲ*)ಇರೆ. (46. ೫11, 30೯-06; 
814); ಶ್ರೀಮತ್ಸೆರ್ಮ್ಮಾನೆಡಿಗಳ್‌ ... ಬೆಳ್ಕೊಲ ಮೂನೂಲುಮಂ 
ಕಿಸುಕಾಡೆಬ್ಬಿತ್ತುವುಂ  [ಬಾಗಡೆ]ಬ್ಬಿತ್ತುವುಂ ನಿರಾಕುಳಮಾಳುತ್ತಿರೆ 
(2933. x1-i, ೪0-೪ ; 909). ಬೆಳವಲ : ಜೋಳದ ಬೋನಕ್ಕೆ ಬೇಳೆಯ 
ತೊಗೆಯಾಗಿ ಕಾಳೆಮ್ಮೆ ಕರೆದ. ಹಯನಾಗಿ ಬೆಳವಲ ಮೇಳ ನೋಡೆಂದ 
(1678, -0u0t) ; ಈ ಸೀಮೆಗೆ ರಿನಾಡು ಎಂತಲೂ ಬೆಳವಲ ಎಂತಲೂ 
ಅನ್ನುವುದುಂಟು (೪೧೯೩. 6) - ಬೆಳುವಲ : ಸ್ವಸ್ತಿಶ್ರೀ ಬೆಳುವಲ; x 
[ನಾ)ಗಿಯಮ್ಮ (8398-81-1, ೧೨-೫೬5 868) ; ಉದಧಿದೃತೋರ್ವಿಗೆ 
ಮುಖಮೆನಿಸಿದ ಬೆಳುವಲನಾಬಕ್ಸಿ  ತಿಲಕದಂದಪ ನಟುಗುಂದದ ವಿಪ್ರ 
ಕುಲೋತ್ತಮನಭ್ಮುದಿತಯಶಂ ಶ್ರೀಧರಂ (೫ತ. ೦-೪); ಹಲಸಿಗೆ 
ಬೆಳುವಲಮೊಪ್ಪುವ ಹುದಿಗೆಲ್‌ಯಾ ಲೊಕ್ಳಿಗುಂಡಿ ಹೆದ್ದೊರೆವರೆಗಂ 
ಕಲಿಗಳನೆ ತಗುಳ್ಳು ವಿಕ್ರಮಬಲದಿಂ ಕೈಕೊಂಡ ವಿಷ್ಣು ಭೂಮಂಡಲಮಂ 
(ಕು xv 3m. ೬೨೦3 ; 2215) ; ಆತೆ ಬೆಳುವಲ ನಾಡಿಸಾತಿ 
(ಹರರ: ೦೪೪). ಬೆಳುವಲು ; ಆದರೂ ಚಿಕ್ಕೋಡಿಯ ತಾಲ 
ಪೂರ್ವದ ಅರ್ಧಭಾಗವು ಬೆಳುವಲೆಂದು ಹೇಳಬಹುದು (ಮುಂಡು 
3-060); ಬೈಲುಶೀಮೆ ಅಥವಾ ಬೆಳುವಲು (ಕಠಾಗ- ೪), 
ವಿಜಯಾದಿತ್ಯ ಶಾಸನಾತ್‌ ಬೆಳ್ವೆಲವಿಷಯೇ (ಎಇ. 1, ೫-೨೦; 734); 
ಮಾರಸಿ[ಂ]ಗೃ(ಘ)ದೇವ[ಂ) . . . ಪರಿಗೆಣಕಿ ಐ. ಇಅ(ಅಿ)ಮ 
ಬೆಳ್ವೆಲ ಮೂನೂಜುವುಂ ಸುಖದಣಿಿನಾಳುತ್ತವಿ)ರೆ (೩6. ಸ18- 383; 


38 


40 


ಕೇಪಗೆಗಳ ಸೊರ್ಕು ಚೇತರಿಸಿ ಚುದಗೆಗಂ ಚಿರಮಾಗೆ ರಾಗಮಂಚೆಗೆ 
೬೬ « ತೀಡಿದುದು ತಣ್ಣನೆ ಪಣ್ಣನೆ ಪಶ್ಚಿಮಾನಿಲಂ (ಕರವ. ೩-೦೩೪)- 
ಪಿ. ನೀರಿನ ಸುಳಿ; ಜಲಾವರ್ತ: ತೋಳ್ಗೆ ದಂತದ ಬಳೆಯಂತಿರಲ್‌ 
ಸುಳಿದು ಸುತ್ತುವ ಬೆಳ್ನುಲಾಯೆಂಬ ಚಂದ್ರಬಿಂಬದ ಕರೆಯಂತೆ ತೋ 
ದುದು ಕುಂತಳವಾಗಳನಂತನಾಥನಾ (ಕಂಪು. ೯-೨೫). 
[ಬೆಳ್ಳ (ಇಬಿಳಿದು) 4 ಸುಬ] 

ಬೆಳ್ಗೆಲೆ (ನಾ) ಬಿಳಿಯ ಕಲ್ಲು : ಎಸೆದಿರೆ ನಾಯತ್ತಿಯ ಸಂಧಿಸಿ ಸರ್ಪನ 
ಗೃಹಮಂಮಾಗೆ  ಪಡುವಣದೆಸೆಯೊರ ನಿಸದಂ ಪುರುಷತ್ರಯ 
ದೊಳೊಸರ್ಗುಂ ಜಲಮಲ್ಲಿ ಕೂಡೆ ಬೆಳ್ಗೆಲೆ ನೆಗೆಗುಂ (ೋಕೋಶ. ೩-೨೦). 

[ಜೆಳ್‌, (ಇಬಿಳಿದು) 4 ಸೆಲ್ಮೆ (ಆ ಸಿಲೈ)) 

ಬೆಳ್ಳ, (ನಾ). ೧. ಬಿಳಿಯ ಬಣ್ಣ; ಧವಳವರ್ಣ : 'ಬೆಳ್ಳಂಗೆಡೆ' ಪರಾ. 
೨. (ನದಿಯ) ನೆರೆ; ಪ್ರವಾಹ; ಪೊರ: ಬೆಳ್ಲಿಂಗಳ ಬೆಳ್ಳೆದೊಳಗೆ 
ಬಿನದವಿ ತೇಂಕುವ ಕುಸುಮಾಯುಧನೋ (ಕರುಣ: 00-೬೨); ಜೋಕ್ಸ 
ಬೆಳ್ಳ ಆಳ ಇದ್ದೀತು | ಮಾನು ಕಡಿಯುವ ಹುಚ್ಚಿನಲ್ಲಿ ಮಡುವಿನ ಆಳಕ್ಕೈ 
ಇಳಿಯದಿರಿ (£60. 14, 0೦೫). ೩. ನೊರೆ; ಫೇನ (?) : ಉದಿರ್ದೀ 
ಲೋಕವಿಯತ್ತಮಾಳದಲರ್ಫೊಲ್‌ ನೀರೋಡಿ ಬಾಡಲ್ಯೆ ಬಂದುದು 
ನಕ್ಷತ್ರದ ಬಣ್ಣವಟ್ಟಟ್‌ಯದೊಲ್ಲಾನಂದದಿಂ. ಪೀರ್ಡು ತೀವಿದ ಬೆಳ್ಳಂ 
ತಿಳಿದಿರೆ ಸಾರ್ಚೆದ ಚಕೋರೀಚಂದ್ರಿಕಾಪಾನಪಾತ್ರದವೊಲ್ಸಾಂತಿ ಕಬಲ್ಲು 
ಸಾರ್ದನಪರಾಶಾದ್ರೀಂದ್ರಮಂ ಚಂದ್ರಮಂ (ಕಠಂಫ್ರ- 6-0). 

[ದೇ.॥ ತಮಿ, ಮಲ. ವೆಲ್ಸ; ತುಳು. ಬೊಳ್ಳೆ, ಬೊಳ್ಳೈ ತೆಲು. ದೆಲ್ಲಿ, 

ವೆಲ್ಲಿಕ, ವೆಬ್ಲುಕ, ಮೆಲ್ಲುವ] 

ಬೆಳ್ಳ, (ನಾ). ೧. ಬುದ್ಧಿಯಿಲ್ಲದವನು ; ದಡ್ಡ ; ಮೂರ್ಬ: ಸತ್ತು 
ಹೊತ್ತ ಕಣ್ಣಜಿಯದ ಬೆಳ್ಳನಲ್ಲೆನಳಿ ದೆಂ ಧವಳಾಕ್ಷಿಯ ನೋಟದಂದಮಂ 
(ಕಾ: 1-೬೬). ೨. ಏನೂ ಅರಿಯದವನು ; ನಿರಪಾಯಕರನಾದ 
ವನಂ; ಮುಗ್ಧ : ಹಾದಿಯ ಬೆಳ್ಳನ ಕಳ್ಳರು ತಾಗಿದಡೆ ಇನ್ನಾರಿಗೆ 
ಮೊರೆಗೊಡುವ (ಸರತ. 2೬-033); ಕನ್ಫರುಂ ಕರುಣಃಕಟಾಕ್ಷದಿ ಬೆಳ್ಳೆರಾಗಿರೆ 


ಚೆಳ್ಳಂಗ ೬೬೧೫ 


ನೋಡಿ ಬಸವಂ ಸಲ್ಲಲಿತಕಾಮಿತಫಲಂಗಳನಿತ್ತವರ್ಗಳನು ನಲ್ಲ 

ಮಾಡಿದನೆಲ್ಲರುಂ ಕೊಂಡಾಡುತಿರಲ" (೧. ೯-೦೯): ನ 

ಸಿಕ್ಕಿದ ಬೆಳ್ಳೆನವೊಲು ಹಲವ ಹಲುಬಿ ಹೆಂಬಲಿಸುತ್ತಂ (ತಂಕಕಂ- ೩೪)- 

೩. ಒಬ್ಬಾತನ ಹೆಸರು: ಇದಕ್ಕೆ ಸಕ್ಕಿ ಮುದಿರೆ ಬೂವಯ್ಯ ಬೆಳ್ಳನ 
ಕರಕುಡಿಬಾರದರೆಜಕಿಯಮ್ಮ ಕೆದಜಕೆಯ ರಯ್ಕಪ (ಕ. 1೪. ಶುಂತ. 
೪-00 ನ ಸು- 980), [ಬೆಳ್ಳ 4-- ಅ್ಯ./ತಮಿ, ವೆಳ್ಳರ್‌ ಎಮುಗ್ಮರು; 
ತೆಲು. ಬೇಲ, ಬೇಲು. /ಸಂ. ಭೇಲ] 

ಬೆಳ್ಳಂಗ (ನಾ). ಒಂದು ಮನೆತನದ ಹೆಸೆರು (2) : ಕಯ್ನೋಗೆಪಡೆಯ 
ಬೆಳ್ಳೆಜ್ಜರ ದಸವರ್ಮ್ಮಗಾಯಿಗ ತಾಗರತಿಯ ಮಹಾಜನಕ್ಕೆ ಸುವರ್ಣದನ 
ಮಂಜಕ್ಕೊಟ್ಟು (ಎ6. vil; ಸೊರಂ. ೭೦-೦೦; 951). "ಬಿಳ್ಳ' ಪರಾ [?] 

ಬೆಳ್ಳಂಗೆಡೆ (ಕ್ರಿ). ೧. ಬೆಳ್ಳಗೆ ಹರಡು: ಧವಳವರ್ಣವಾಗಿ ವ್ಯಾಪಿಸಂ : 
ಇಂಗಡಲೆ ॥ಡಲ್ಗಳ್‌, . , ಗಂಗೆಯೆ ತೊಟಸಿಗಳಿನಲ್‌ ಬೆಳ್ಳೆಂಗೆಡೆದುದು 
ಕುಮುದವನದ ಸಿರಿ ಬೆಳ್ಚಿಂಗಳ್‌ (ಪಪು- ೬-೪೨); ಜಗದ ಧೀವರೆಯ 
ಕಣ್ಣ ಬೆಳ್ಳು ಬೆಳ್ಳಂಗೆಡೆದತ್ತೊ ಪೇಲ್‌ಮೆನೆ 
ನೀರಜಾಕರಂ. (ಆರನೇ. ೩-000). ೨. ಪ್ರವಾಹವಾಗಿ ಸುರಿ. ಬೀಳು; 
ಅಂತು ವೀರರಸದ ತೊಲಕಿಯುಂ 
ಬೆಳ್ಳೆಂಗೆಡೆದು ಪರಿಯೆ (ಶುಶಠಾ-03-0೬ 6); ಇಂತು ಮಂಂಗಾಂ್‌ ತಲೆದೋಜ? 
ತಿರವೆಣ್ಣೆ ಮುಗಿಲ್ಲೊಂದಿಯೊಳ್‌ ಬಳ್ಳಿವರಿವ ನೇಷದಿಂ ಬೆಳ್ಳಂಗೆಡೆಪ 
ಸೊಗದಾಲಿನೀರೆನೆ ಪೊಚ್ಚಂ ಪರ್ಚಿ ಪರಿದುದು (ಉಕ್ಕಿ. ೩-೦9) 7 ನೆಗೆದು 
ಬೆಳ್ಳಂಗೆಡೆವ ನೀರ ಬೀಳ ಬೆಳ್ಳು (ತೊಂಗಳು. ೬-೫): [ಬೆಳ್ಳ ಕೆಡೈ] 

ಬೆಳ್ಳೆಂಬರ (ನಾ). ಬಿಳಿಯ ಬಟ್ಟೆ ; ಶ್ವೇತಾಂಬರ ; ಸಂಪೂರ್ಣರಂಜಿತ 
ವದನೆ ಕ್ಷೀರಾಬ್ಧಿವೀಚಿ ಬೆಳ್ಳಂಬರದ ದಿವ್ಕಾಂಗಿ (ಕರೀ: ೦೯-೦೭). 

[ಬೆಳ್ಮ (ಇಬಿಳಿದು) 4. ಅಂಬರ] 

ಬೆಳ್ಳಂಬರಿ (ಕ್ರಿ). ಪ್ರವಾಹವಾಗಿ ಹರಿ; ಕೋಡಿ ಹರಿ: ಕಂಡೆಯ! ಈ 
ಕಟ್ಟುರ್ಬಿನ ಬೇಸಗೆಯ ಬೇಗೆಯೊಳಂ ಬತ್ತದೆ ತುಂಬಿ ಬೆಳ್ಳಂಬರಿವ 
ಬೆಂಚೆಯಂ (ರಾನೂಕ್ಕ. 3೪-40). [ಳ್ಳ 4 ಪರ್ಮಿ] 

ಚೆಳ್ಳಂಬೆಳಕು “ಬೆಳಗ್ಗು' ಪರಾ. 

ಬೆಳ್ಳಂಬೆಳಗು "ಬೆಳಗ್ಗು' ಪರಾ: 

ಬೆಳ್ಳಂವಾಡಿ (ನಾ). ಒಂದು ಸ್ಥಳದ ಹೆಸರು : ಬೆಳ್ಳಂವ್ವಾಡಿಯ ಗೊಟ್ಟ 
ವಾಡಿಯ ,. ನಾಟ್ಲಾಮುಣ್ಣುಗಳ್ಳಂ  ತಂಭುಲಶ್ರಾವಣಗೆಯ್ದು 


ನಿರ್ಮಲಮಾದುದು 


ಓಡಂಬಡಿಸಿ ಕೊಣ್ಣು ದು (ಎಕ. 11! (೫): ಶಂತನು, ೪2೨-೯೬ ; 904)- 

? 4 ವಾಡಿ (ಇಪಾಡ್ಯಿ)) 

ತ; ಅಕ್ಷರಜ್ಞನಾದ 
ಗ್ರಾಮ್ಮಂ” 


[ಬ 


ಬೆಳ್ಳಕ್ಕರಿಗ (ನಾ). ವ್ಯವಹಾರಣ್ಜಾ ನವಿಲ್ಲದ ಸಂಡಿ: 
ಮೂರ್ಯ: 


“ಕಾಲಿರಿಚನೆಂ: 
(NEM. ಬಟ ಇರು 
ತಾರ್ಕಿಕಂಗಂ ಬೆಳ್ಳಕ್ಕರಿಗಂಗು ವಿಷಯಮೆ ಕಾವ್ಯರತ್ನಮತಿಚತುರಕವಿ 
ಕದಂಬಕವಿಷಯಂ (ಅಂತ್ರ. 0-39); ಗಂಟಲೊಡೆದೆ.ಇ 
ರೇಕೆ 'ಬೆಳ್ಳಕ್ಕರಿಗರ್‌ (005. ೦-೦೭) ; ಆಬ್‌ಗಬ್ಬಂ ಬೆಳ್ಳಕ್ಕರಿಗರೊರ್ಳ 
'ಪಟ್‌ಗಜ್ಞಂ ಪಟ್ಟಸಾಲಿಗರೊಳಿ ., . ಪಾದರಿ ಬನದೊಳಲ್ಲದಿಲ್ಲಂ 
[ಬೆಳ್ಳ 4 ಅಕ್ಕರಿಗ] 


ಬೆಳ್ಳಕ್ಕರಿಗನೆಂದುಂ. 


(ಕಾಮಾಕ್‌. ೭-೨೪). 
ಬೆಳ್ಳಕ್ಕಿ 'ಬೆಳ್ವಕ್ಕಿ' ನೋ. 
ಬೆಳ್ಳಕ್ಕೆ (ನಾ). ಹುಸಿ ಅಳು; ಕಳ್ಳಳು; ಮುಳಿಸು ಬೆಳ್ಳಕ್ಕಿ ವೈಸಿ:ಮಳಿ 

ಪುಜ' ಮಾಮಾಯೆ , . , ಎಂಬಿವು ಗಣಿಕಾಳಿಗೆ ಬಳಗದೆನು: ಬಲೆ 

ತರಳೆಗೋದಿಸುತಿರ್ದರ್ಳ (ಎರವ. ೬-೦೨೬) ; ಮುಳಿಸು ಬೆಳ್ಳಕ್ಕೆ ಪುಸಿ. 
ಯೊಲುಮೆ ನಸುವೇಂಟ ಲಲ್ಲೆಗಳೆಂಬವು ಬೆಲೆವೆಣ್ಣುಗಳಿಗತುಳಬಲವು 

(ಗುಕತ. ೬೩೪), [ಬೆಳ್ಳ 4 ಆಕ್ಸಿ (ಇಅಬಕ್ಕಿ)) 


19. 


1s 


ನೆತ್ತರ ತೊಅಕಿಯುಮೊಡನೊಡನೆ|` 


ಟ್ರ 


48 


ಬೆಳ್ಳನೆ 


ಬೆಳ್ಳಗಸೆ (ನಾ). ಬಿಳಿಯ ಬಣ್ಣದ ಅಗಸೆ ಮರ: ಜಿಳ್ಳಾನೆ, ಬೆಳ್ಳೆಗಸೆ 
(ತಜ್ಮಾನು- ೩೩೬ ಶ್ರಯೊಲಿ. [ಬೆಳ್ಮ (ಆ ಬಿಳಿದು) ಅಗಸೆ] 
ಬೆಳ್ಳಗೆ (ಅ)- ಬಿಳುಪಾಗಿ; ಬೆಳ್ಳಗಾಗಿ : ಗಬ್ಬ ಬೆಳ್ಳಿಗೆ ಹುಡುಗಿ ಬಿಳಿಹೂವ 
ಮುಟ್ಟಿಸಿದೆ ನನ್ನ ತುಟಿಗೆ (8೫೦. 6-0); ಮೈ ಬೆಳ್ಳೆಗಾದವನ ನೆರಳು 
ಬೆಳ್ಳಗೆಯೇ ? (ಣರ). 
ಬೆಳ್ಮಂಬೆಳ್ಳಗೆ (ದ್ವಿರುಕ್ತಿ); ಕೇಳಿದ ಮಾತುಗಳಿಂದ ಒಂದು 
ಮಾತ್ರ ತಿಳಿಯುತ್ತದೆ: ನಾವು ಎಲ್ಲ ಬೆಳ ಸೈಂಬೆಳ್ಳಗೆ ಎಂದು ನಂಬಿದಲ್ಲೂ 
ಏನೋ ಕಪ್ಪು ಇದೆ ಎನ್ನುವುದು (ನೂಕಿದ. ೦೬೪). 
ಬೆಳ್‌ ( ಎ ಬಿಂದು) _. ಆಗೈೆ) 
ಬೆಳ್ಳಚ್ಚರಿ (ನಾ). ದಿಗ್ಭ್ರವೆಂಯನ್ನು ತರುವ ಆಶ್ಚರ್ಯ: ಉರಿಯ 
ಊರ್ವಶಿಯೆನಲ್ಶಾ ಕಾಡುಗಿರ್ಚೆಸೆಯೆ, ನಿಟ್ಟಸಿದರಾ ಚೆಲ್ವನೆಳಮಕ್ಕಳೋಲಂತೆ 
ಬಾಯ್ದೆರೆದ ಬೆಳ್ಳಚ್ಚರಿಗೆ ಮನಂ ಮಾರ್ವೋದವೋರ" | (ಶ್ರೀರಾಮಾ. 
0೪೭-೦೩೪) - [ಬೆಳ್ಮ + ಅಚ್ಚರಿ) 
ಬೆಳ್ಳಟ್ಟೆ (ನಂ). ಒಂದು ಬಗೆಯ ಸಸ್ಯ : ಸಾಲಬುಗೆ, ಬೆಳ್ಳಟ್ಟೆ, ಬಿಕುಲ್‌ 
(ಮೈ 80. *-೬)- [ಬೆಳ್‌ (< ಬಳಿದು) 4 ಅಟ್ಟೈ) 
ಬೆಳ್ಳಡಕಿಲ್‌, ಬೆಳೊಡಕಿಲು. ಬೆಳ್ಳ ಗೈಡತಿಲು, ಬೆಳ್ಳಡಿಕಿಲು (ನಾ). ಒಂದು. 
ಬಗೆಯ ಸಸ, N “ವೈಶಾಕಮಂದ-ಗಣಜಲೆ, ಮೂಕೊರತ್ತಿ ಬೆಳ್ಳಡಕಿಲ್‌"* 
(£49. ೦೫೬) ; ನಿಡುಮೆಯ್ಕ್ಶಂ, ಬೆಳ್ಳಡಕೆಲ್‌ (ಬನು: 34 ಶ್ರಯೋ). 
ಬೆಳೊಡಕಲು: ಬಹುಮೂತ್ರ ವಾಗಿ - ಇರುವಂಥವರುಗಳಿಗೆ 
ಕೊಡುವಂಥ ಮೇ:ಲೋಗರಗಳು--ಗಣಜಿಲೆಸೊಪ್ಪು, ಬೆಳೊಡಕಿಲಸೊಪ್ಪ , 
ಮುಷ್ಟಿಯ ಸೊಪ್ಪು, ಮಜ್ಜಿಗೆ (ಕೈನ, om). ಬೆಳ್ಳಡಕಿಲು ; 
“ಬೆಳ್ಳಡಕಿಲು ವಿಶಾಲಂ ಕಂಿಲ್ಲಕಮೆನಿಕ್ಕು'  (ಮಗಣ. ೪೦); 
ಬೆಳ್ಳಡಕಿಲ ಬೇರಂ ಅಕ್ಕಿಯನು ಕೂಡ ಕುಟ್ಟಿ ಕಿ ಹಿಟ್ಟು ತೊಳಸಿ ಸಪ್ಪೆ 
ತುಪ್ಪದಿಂದುಣಲು ಹೆನ್ನೆತ್ತರು ಪರಿಹರ (ಸಳವೈ - ೦೯೬), ಬೆಳ್ಳಡಿಕಿಲು 
“ದ್ಯ ಪುನರ್ನವಾ.ಗಜಹಿಪ್ವಲಿ, ಬೆಳ್ಳಡಿಕಿಲು`` (tao- 64) 
[ಬೆಳ (ವಬಿಳಿದು) 4 ಅಡಕಲ್‌]. 
ಬೆಳ್ಳಡಕಿಲು 'ಬೆಳ್ಳಡಕಿಲ್‌' ನೋ. 
ಬೆಳ್ಳಡಿ (ನಾ). ೧. ಬೂದಿ ಬಳಿದ ಪಾದ ; ಬೆಳ್ಳಡಿಯ ಬೆಳ್ಳಡಿಗೆ 
ಮಿಸುನಿವುವುಗೆಯನೊಬ್ಬಿಸಿ. . , . ಕಳಿಪುವುದುಂ (ಉಮಕ್ಕ- 940-04). 
೨. ಬೆಳ್ಳಗಿರುವ ಪಾದವನ್ನು ಹೊಂದಿದವನು ; ಶಿವ : “ಚೆಳ್ಳಡ 
ಯೆಂದು ಗೊರವಂ`" (18-೪-00); ಬಲ್ಲಿದನಪ್ಪನೆಃ ರಣಕೆ ಬಂದನೆ. 
ನದು ಹಾಸ್ಕದಿಂ ಸೊಲ್ಲಿಸಿದಂ (0:68. 99.3), ೩. ಒಂದು 
ಗೊರವ. ೨, ೩ : ಸುರಪತಿಯ ಬೆಳ್ಳಡಿಯ ರಥಚರಣದ 
- » ಹೆಸರ ಖಗಕುಳಂ ಕರಮೆಸೆಗುಂ (೧೬4. 8.೩೦). 
[ಬೆಳ್ಮ (ಬಿಳಿದು) ಅಡಿ] 
ಬೆಳ್ಳಡಿಕಿಲು "ಬೆಳ್ಳೆ ಡಕಿಲ್‌' ನೋ. 
ಬೆಳ್ಳಡಿಯ (ನಾ). ಬಿಳಿಯ ಬಣ್ಣದ ಪಾದವುಳ್ಳವನು ; ಬಿಳುಪಾದ 
ಪಾದವನ್ನು ಹೊಂದಿದವನು ; ಶಿವ: *'ಪಿಜೌತಿನಿಯಾಣ್ಮ , , , 
ಸಾಂತ ಬೆಳ್ಳಡಿಯುನೆನೆ ಶಿವಗೆ ಪೆಸರ್‌” (ಕ್ಕ. ಇ). [ಬೆಳ್ಳಡಿ 4. ಅ) 
ಬೆಳ್ಳನೆ (ಗು). ಬೆಳ್ಳಗಿರುವ ; ಬಿಳುಪಾಗಿರುವ : ಅಲ್ಲದ ರಸಮೆಕ್ಕೆಯ 
ಉಯಿಯ ರಸ ಬೆಳ್ಳನೀರುಳ್ಳಿಯ ರಸವು (ಹಾಳ್ಮಕಾಂ- ೦೬) ; ನಡೆದಳಾಹವ 
ದೆಡೆಗೆ ಕವಚಗಿವಚಂ ಕತ್ತಿಗಿತ್ತಿಗಳನೊಂದುಮಂ ಕೈಕೊಳ್ಳದೆ ,,ತೊರಳ 
ಜಪಮಣಿಮಾಲೆ ಮೇಣುಟ ಶ್ಚ ನಾರು ಬೆಳ್ಳನೆ ಸೀರೆಯಲಿ | (ತತ್ರಾಂಗ. 
63-360); ಕನ್ನೈದಿಲೆರೆಯನು ಬಂದನು ಕನ್ನೆಯ ಕೆನ್ನೆಯ ಬೆಳ ತೈನೆಯವನು 
(ಇಂತುಶ-: 0-೩6). 
[ಬೆಳ್ಳ (ವ ಬಿಳಿದು) 4 - ಅನೆ (ಆ - ಅನೆಯ್ಯ)] 


ಬೆಳ್ಳಬ್ಬಟೆ 


ಚೆಳ್ಳಬ್ಬಟೆ (ನಾ). ಹುಸಿಯ ಆರ್ಭಟ ; ಮೃಗಗಳನ್ನು ಹೆದರಿಸುವುದ 
ಕ್ಕಾಗಿ ಉಂಟುಮಾಡುವ ಕೂಗಾಟ. ಕಿರುಚಾಟ ; ದೀಹದ ಗಿಡಗ 
ಹುಲಿ ಕೂಳಿಗಾಣಗಳ ಮಂತಣಗಳಿಂದೆ ಬೆಳ್ಳಬ್ಬಟೆಯನೆಸಗಿ ಮಬ್ಬಿನ 
ಪ್ರಶ್ತಳಿಗಳಂದದೆ (ರೀತ್ಯ. 6-3); ತರದೆ ಬೆಳ್ಳಬ್ಬಟೆಯ ಗೈದು ಬಲೆಗಳನೆಲ್ಲ 
ಹರಹಿ . , . ಬೇಂಟೆಯಾಡುತ್ತಿರ್ದನಾ ವನದೊಳೆಗೆ ಮದನಮದದಲ್ಲಣಂ 
(Wu. 0೨-6). [ಬೆಳ್‌ 4 ಅಬ್ಬಟ್ಟೆ) 

ಬೆಳ್ಳಲರ್‌ (ನಾ). ಬಿಳಿಯ ಬಣ್ಣದ ಹೂವು; ಬಿಳುಪಾದ ಪುಷ್ಪ : 
ಬೆಳ್ಳೆಲರವೊಲಿರ್ದಳಂದು ಗಿರಿರಾಜತನೂಭವೆ (ಉಶಾಕ- ೩೪). 

[ಬೆಳ (ಬಿಳಿದು) -- ಅಲರ್‌,] 

ಬೆಳ್ಳವರೆ (ನಾ). (?) ; ಜೆಳ್ಳವರೆ ಕದಿರ್ಮೊಅಂ ಮೊಗಹಿಯೆಂಬವನರ್ಚಿಸ 
ಕೂಡೆ ದೈವಮಂ ವಿರಚಿಸಿ ಪೇಟ್ವ ನಾಡ ದುಖದುಂಬಿಯರೆಂದುದ 
ನೆಂದವಂದಿರೊಳಿ ನೆಲ್‌ದೊಡಗೂಡಿ ಕಳ್ಳುಡಿಐ ಡಂಬಗಿದೊತ್ತಿರನಾರು 
'ಬಾರಿಪರ್‌ (1೫ರ, ೪೬೬)- ₹?) 

ಬೆಳ್ಳೆವಾಸ (ನು). [ಜೈನ] ಚಳಿಗಾಲದಲ್ಲಿ ಮೊಳಕಾಲುದ್ದದ 
ಪ್ರವಾಹದ ನೀರಿನ ನಡುವೆ ನಿಂತುಕೊಳ್ಳುವುದು ಮತ್ತು ಹಾಗೆ 
ನಿಂತು ಮಾಡುವ ತಪಸ್ಸು : ತನು ಪಂಜಿವೊಲ್‌ ಬೆಳರ್ತಿರ್ಪಿನೆಗಂ 
ಹಿಮಮೆಕ್ಕಿದರಲೆವೋಲ್‌ ಪುದಿದಿರೆಯುಂ ತನು ತನಗಲ್ಪೆಂದೇಕಾಂತ 
ನಿವಾಸದೊಳಿಂತು ಬೆಳ್ಳವಾಸದೊಳಿರ್ದಂ  (60ಫು. ೬-೩): ಯೋಗ 
ಪಶೀಕೃತಾಂ[ಗ]ಕಂ ಬೆಳ್ಳೆವಾಸದೊಳ್‌ ಮೇಘರಥಮುನೀಂದ್ರಂ ನಿಂದಂ 
(ಉಂಕಿಪು. ೯-೦೦೭): ವಳ್ಳುರಿಮೊಲೇಟ್ವ್ಯ ಬಿಸಿಲೆ ಹಿಮಪುಂಜಮಂ 
ಮುಸುಂಕಿವ ತೆಜನಾಗೆ ತನ್ಮುನಿಗೆ ಕಲ್ಲಿಲೆಯಲ್ಲಿದು ಬೆಸ್ಸೈವಾಸಮೆಂಬುದ 
ನೆಸಗಿತ್ತು ಬೇಸಗೆಯ ಬೆಟ್ಟದ ಕಲ್ಲಿಲೆ ನಿಂದ ಗೌರವಂ (ಅನ್ಯ. ೪-0೮). 

[ ಬೆಳ್ಳ - ವಾಸ್ಯ 

ಬೆಳ್ಳಹೋಗು (ಕ್ರಿ). ಪ್ರವಾಹದಲ್ಲಿ ಕೊಚ್ಚಿ ಹೋಗು.- ತೇಲಿ 
ಹೋಗು: ತ್ಕಾಂಪಣ್ಣನು ಆ ಹೊಳೆಯಲ್ಲಿ ಬೆಳ್ಳೆಹೋದನು 
(wes. 36), [ ಬೆಳ್ಳ 4 ಹೋಗು, (ಪೋ) ] 

ಬೆಳ್ಳಾನೆ (ನಾ). ಬಿಳಿಯ ಬಣ್ಣದ ಆನೆ; ಐರಾವತ: ಅಂತು ಬೆಳ್ಳಾನೆ 
ಬೆಳೆಗೆಯ್ಯಂ ಪೊಸ್ಯಂತಿರಾಾತ ಬಲಮಂ ಪಡಲ್ವದಿಸೆ (ರಸ. ೧೪-೮3ರ); 
ಇಂದರನ ಬೆಳ್ಳಾನೆಯಂ ಬಿದಿಯ ಹಂಸೆಗಳ ವೃಂದಮಂ . 
ಗಳೆವಮಳಧವಲಾಂಗದಿಂ ಸೊಗಯಿಸುವನಂ ದಿವೃಧರ್ಮಸ್ವರೂಪ: 
ಭಜಿಸುವೆಂ (ಉಪ್ಮರೇ: 0-00) ; ತುಂಬು ಬೆಳ್ಳುನೆಯ ಸುರಾಧಿಪನೆಂಬ 
ಶೊತ್ತಿಗೆ ತಂದು ಹೊಅಸಹನು (ತಾಳ್ಮರಾ. 3-೧): 

[ಬೆಳಿ (ಬಿಂದು) 3.- ಆನ್ಕೈ) 

ಬೆಳ್ಳಾಯ (ನಾ). ಒಂದು ಬಗೆಯ ತೆರಿಗೆ.-ಸುಂಕ : ಕುಮರೆಯ 

ರ್ಜ್ರುಂಕವಲು 7 ೫೫ ಪಡ್ಡರಾವುಳದಲು ಬಿಸ ಸರ್ಜ್ದುಂಕದ 


ಬೆಳ್ಳಾಯವಲು ೫ ೫೫ ದ್ರಮ್ಮ ೧ (8: ೫x ರ; ay; 

ಪೆರ್ಜುಂಕದ ಬೆಳ್ಳಾಯದಲು ದ್ರಮ್ಮ ೧ (ಶೋಕಣ. ೧೯೩೮ ೭63 
[ಬೆಳ್‌? -. ಆಯ್ಕ] 

ಬೆಳ್ಳಾರ್ಯ, ಬೆಳ್ಳಾಲ್ಕ (ನಾ). (ಪಕ್ಷಿ, ಪ್ರಾಣಿ ಮೊದಲಾದುವುಗ' 

ಹಿಡಿಯಲು ಬಳಸುವ) ಒಂದು ಬಗೆಯ ಬಲಿ.-ಜಾಲ : 

ಜಾಲಿಕಂ ವಾಗುರಂ ಬೆಳ್ಳುರವೆನಿಸಿಕ್ಕು” (ಮಂಗರಾ, ೦೦೨-೫) ; ಬ 

ಹೊದಜ ಹೊದ್ದಿಸುದ್ದವನೇಜು ಸನ್ನೆದೋಜು - , . ಎಂದೊಬ್ಬರೆ. 


₹5; 5). 


ka 2 
ನಾಡುವಬ್ಬರದ ಹೆ 
ನಳಿಕಿಪ ಜೂಬು ಯಮಮೃಗದ ಬೆಳ್ಕಾರವದುಮ ಯಮ ಹರಿಣಿಗಿಕ್ಕಿದ 
ಬೆಚ್ಚಿದು (ತಾನುತ- 0-3); ತರಳಾಹಾಂಗಮರೀಚಿಗಳ್‌ ಕಳಮಕೇದಾರಕ್ಕೆ 
ಬೆಳ್ಳಾರದೋಲಿರೆ ೬ ಪಾಂಥಂ್‌ 


ಬೊಬ್ಬೆ ಹಬ್ಬಿತ್ತಡದಿಯ (45%, 


ಬಲವಂದು 


ಬಲದಂ ಬೆಳ್ಮ ಮೊಲ್‌ 
ಒಎಗದವೊ: 


೬೬0೬ 


36 


40 


ಜೆಳ್ಳಾಳ್‌ 
ಸಾರ್ತಂದು ಬೆಳ್ಳಾಗೆ ಪಾಮರಿಯರ” ಕಾಮನ ಬೇಂಟಿಗಾರ್ತಿಯರೆನಿಷ್ಟು 
ಶಂಕೆಯಂ ಮಾಡುವರ್‌ (ಕೂಕ್ತಿತು- ೪-೬). ಬೆಳ್ಳಾಲ್ಕ : ಬೆಳ್ಳಾಲಂ ಗಾಳದ 
ಕಟ್ಟಿಗೆ ಕೌಳೇಯಕವಿತತಿ ಸೆಂಡು ಕೋಲಸಿ ಚಕ್ರೆಂ ಮತ್ತಂ ಪಲವು ಚಂದದ 
ಬಲೆಗಳ್ಳಿರಸು ಬೇಂಟೆಗೆ , . . ಪೊಅಮಟ್ಟು (ಶಾರ್ಕ್ನಥು. ೦೨-೬೫). 
ಬೆಳ್ಳಾರ್ಯ (ನು). ಬಿಳಿಯ (ಮುತ್ತಿನ) ಹಾರ ; ಆರೆಣೆಯೆಂಬೆನಳುಂಬದ 
ಬೀರಮನೀ ' ಜಗಮನಾವಗಂ ಸುತ್ತಿದ ಮುನ್ನೀರೆಂಬುದು ಬಿರುದಿನ 
ಬೆಳ್ಳಾರೆನಿಸಿದುವರಟರಾಯ ಕೋಳಾಹಳನಾ (ಹಕೋತ. ೧-೦೫). 
[ಬೆಳ್‌ ( ಎಬಿಂದು) 4- ಆರ್ಕ] 
ಬೆಳ್ಳಾರಬಲೆ 'ಬೆಳ್ಳು ರವಲೆ` ನೋ. 
ಬೆಳ್ಳಾರವಲೆ, ಬೆಳ್ಳಾರಬಲೆ, ಬೆಳ್ಳಾಲವಲೆ. (ನಾ). ಎ ಬೆಳ್ಳಾರ್ಯ ; 
ಪೃಮುಖಮೃಗ ಕುಲವುರುಬಿ 
(ಕುವ್ಮಾಆ. 30-50) ; ಹೇಳು 
ಹಂದೆಯಹೆ (೬. ೨-6-0) ; ಮುನಿಮೃಗಾ 
ವಳಿಯ ಜಂಗುಳಿಗೊಡ್ಡಿದ ಬೆಳ್ಳುರವಲೆಯೆನೆ ಕಂಗೊಳಿಸಿತು ಸೂಳಿಗೇರಿ 
(1050, ೬-50). ಬೆಳ್ಳಾರಬಲೆ : ಬೆಳ್ಳಾರಬಲೆಗಳ ಹರು ಸೊಪ್ಪಿನ 
” ತೋದಿನಲಿ ಸಿಲುಕಿಸಿದರಾ ಮೃಗವ (ಕುಣ್ಮಕ. ೨4-00) ; ಪರಿಪರಿಪ 


ಬೆಳ್ಳಾರವಲೆಯನ್ನು 


ಕಾಳ್ಕಿಚ್ಚು ಮುಂದುಗಡೆ ಕಾಲ್ಕರಿಣಿ ಕಪ್ಪು ಬಲಗಡೆ ಬಿಟ್ಟ ಬೆಳ್ಳಾರಬಲೆ 
ಯೆಡಗಡೆ (1ಠ್ಮುಳಿ- ೨-೪೭); ಬೆಳ್ಳುರಬಲೆಯ ಗುದಿಯ ಸಬಳದ ಕವಲ್ಲೋಲ 
ಆಡಿಕಿಲ್ಲೂಡೆಯ ನೇಣ ಉಡಿಗತ್ತಿಯ ಬಿಲ್ಲಂಬುಗಳ ಬಲ್ಬೊಆಕಿವೂತ್ತು ಜಾ 
ಬೇಡರ್‌ ಕಾಡಂ ಮುತ್ತಿಯುಂ (ಣನೂಕ್ಕೆ. 6೬-೨೩) . ಬೆಳ್ಳುಲವಲೆ ; 
ಕುಲುಗಣ್ಣಿಯ ಹೆಬ್ಬಲೆಯ ಬೆಳ್ಳುಲವಲೆಗಳ [ಉಣ ಹೊಲ್‌ಗಳ].., 
ಬೇಟೆಗಾಜರು ಬಳಸಿದರು ಶಿವನ (ಕು: ೩). [ಬೆಳ್ಳಾರ, 4 ಬಲೈ] 

ಬೆಳ್ಳಾರ್ಪಟ (ನಾ). ಎಬೆಳ್ಳುರ ೧: ಬೆಳ್ಳಾರ್ಪಟಮೆರೆಬಲೆಗಳಿ , , . 
ದೀಪದ ಪುಲಿ ನಿರಿತುಸ್ಟ್ರಂಗಳುಗ್ರತ್ವಮಂ ಸಂಗಡಿಸುತ್ತಿರ್ದೊಪ್ಪೆ ವಿಧ್ಯಾ 
ಟಎಗೆ ನಡೆದುದುದ್ಯತ್ಮಿರಾತಪ್ರಜಾತು (೧04. 0-೬೪); ತಡಿಕೆ ಗಳ ಬಲೆ 
ಗಾಣ ಕೂಳಿ ಬಿರು ಸರಳು ನಾಯ್‌ ಗಿಡುಗ ನೆರೆಮಡ್ಡಿ ಬೆಳ್ಳಾರ್ಪಟಂ 
ತೋಶಕಿತ್ತು ... ಪ್ರಕರವೆರಸಿ ಬೇಡರು ನಡೆದರು. ಕ (ಪತ. ೫-೪); 
ಹಿಡಿಯೆರಳೆ ಬೆಳ್ಳಾರ್ಪಟಂಗಳು ಸರಳಿನ ಮೂಡಿಗೆಗಳಿಯ್ದಿ: ತಾ ನ್ನಪನಿದಿ 
ರೊಳ್‌ (ನನ್ನತಾ- ೪-೨೨). [ಬೆಳ್ಳಾರ್ಯ 4 ಪಟ] 

ಬೆಳ್ಳಾಲ, (ನಾ). ಬಿಳಿ ಆಲದ ಮರ ; ಮಾವರಳಿ ಬೆಳ್ಳಾುಲಸಂಪಗೆ... 

ಯವ ಮರನಾ ವನದೊಳಾವೆಸಖೊಳುವಗ ತೀದಿಕೊಂಡಿಡು: 

(ತಿಶ್ಮುಅ- ೬-30); ಬದರಿ ಬಂಗರಛ ತಂಡಸ ತಡಸು ಬೆಳ್ಳಾಲ ಚದುರ 

ಚಂದನಗಳಿಂದೆ (ಶಕತ ೦-೨೬). 


ಔಳ್‌, (ಇಬಿಳಿದು) 4- ಆಲ] 
ಬೆಳ್ಳುಲ್ಕ `ಬಳ್ಳಾರ್ಕ' ನೋ. 


ಬೆಳ್ಳಾಲದಲೆ 'ಬೆಳ್ಳುರವಲೆ' ನೋ. 
ಬೆಳ್ಳಾಲೆ (ನಾ). ಬಿಳಿಯ ಬಣ್ಣದ ಹಾಲೆಮರ ; ಕೆಲವು ಕಡೆಗಳ, 
ತೇಗ, ನಂದಿ... ೬ ಗಂಧಸರಗೆ ಮುಂತಾದ ಗಗನಚುಂಬಿ: 
ವೃಕ್ಷಗಳು (ಶಂಜಕೂ- ೨)- [ಬೆಳ (ಇಬಿಳಿದು) ಎ. ಆಲ್ಫೆ (ಇಷಾಲೈ)] 
ಬೆಳ್ಳಾಳ್‌. ಬೆಳ್ಳಾಳು (ನು). ೧. ತಿಳಿವಳಿಕೆಯಿಲ್ಲಪವನು: 
2 ಕೃಷ್ಣೋರಗನಂ ಪಿಡಿದ 


ಳೇ 
ಜೃ 
ತ 


ಅವಿವೇಕಿ ; 
ಬೆಳ್ಳಾಳಂತುಮ್ಮನೆ. 
«ಕಂಡು (ಶಂಜಾ, ೬-೫ ವ); 


ಕೇಡೆಯ್ದಿಪಂ ಧರ್ಮಮೆಂ (ಧರ್ಮೂನ್ನು: ೪-೪೯) 
ಭಟ್ಟ! 


ಬುರುಕ; ಪಕ್ಕಲ : 


ಳ್ಳಾಳೆಡೆಗೊಂಡನೊದಾ 
ಪಿ. ಹೇಡಿ: ಅಂಜು 
ಪೊಳೆಪುದೊ! 


ಪೊಳೆಪುದೋಜುವುದೊಳ್ಳೂ ಕ ಕ 


ನೊಳೊವಜಂ (ಯವ. ೦69 ಶ್ರಯೋ)- 


ಬೆಳ್ಳಾಳ್ಳೆ 


ಪೊಡರ್ಪ 


ಬೆಳ್ಳಾಳು 


ದೋರ್ಪುದು (ಕುಕತಾ- 09-03); ಒಳ್ಳಾನೆಗೋಡಲರಿಯದ ಬೆಳ್ಳಾಳೆ 
ವೊಲಗಿದು ಕಂಡು ಲಾವಣ್ಯರಸಂ ತಳ್ಳಂಕುಗುಟ್ಟೆ ಸೈ ಮಿಳ್ಳಿಸಿ ದಳ್ಳಿಉದಾಡುವ 
ಜಿನೇಂದ್ರಶಿಶುವಂ (ತಿಕ: 00-0); ನೀಂ ಕಳ್ಳರಂ ಕಂಡ ಬೆಳ್ಳಾಳಂತೆ 
ಬೆದಆ್‌ಯೆನಗಂ ಪೇಬದೆ ಪೆಜಗಂ ನೋಡದೋಡಿ ಬಂದೆಯದೇಂ ಕಂರಣ। 
ಮೆನೆ (ಶುಕತಂ, 36-೨). 'ಬೆಳ್ಳಾಳು : ೨. ಕುದುರೆಯ ಚದುರೆಯ 
ಹದಿರೆರಡು ಒಂದಯ್ಯ ಚದುರನೇಲ್‌ದರೆ ಕುಣಿಯುವದು ಬೆಳ್ಳಾಳ 
ಬಿದಿರಿ ಹಂಕುವದು (4ರ. ೦೬೬೭). [ಬೆಳ್‌ 4 ಆಳ್‌] 

ಬೆಳ್ಳಾಳು 'ಬೆಳ್ಳಾಳ್‌' ನೋ. 

ಬೆಳ್ಳಾಟ (ನಾ). ಒಂದು ಬ್ರಾಹ್ಮಣ ಪಂಗಡದ ಹೆಸರು : 
ಕುಲ ಬ್ರಾಹ್ಮಣೈಶ್ಚ (ಎ೩. ೫311, ೦೯೩೬-೦೨: 92). 

[ ದೇ.॥ ತಮ, ವೆಳ್ಳಾಳ, ವೆಳ್ಳುಟ, ವೇಳಾಳ್ಯ ಮಲ, ವೆಳ್ಳಾಳ ) 
ಬೆಳ್ಳಿ (ನಾ). ೧. ಒಂದು ಬಗೆಯ ಹೊಳೆಯುವ ಬಿಳಿಯ 
ಲೋಹ: ರಜತ : ``ರಜತಂ, ಕಳಧೌತಂ- ರೂಪ ಫಾರಂ -. ಈ 
೪ ಬ್ಗ” (ಕ0ಡು. ೨6-೦೪); ಬೆಳ್ಳಿಯ ನಾಲ್ಕು ಗೋಪುರಂಗಳಿಂದೊಬ್ಬ 
ವಳಯಾಕೃತಿಯಾಗಿ ಬಳಸಿದ , ಮಧ್ಯೆ ಪ್ರದೇಶಮುಮಂ (ಅಕ್ಕ. 
60-83 ನ); ಸಾಸಿರಮ್‌ ₹ವಿಲೆಯ ಕೋಡುಮ್‌. ಕೊಳೆಗ'ಗುಮಮ್‌) 
ಪೊನ್ನುಂ ಬೆಳ್ಳಿಯುಮುಂ ಕಟ್ಟಿ ಸಾಯೀ(ಸಿ)ರ್ಬ್ಬರ್‌ಪ್ಪಾರ್ವರ್ಗ್ಗೆ 
ದಾನಂಗೊಟ್ಟ ಫಲಂ (೫99: ಸ1-1, ೩೯-೦೭ ; 951); ಪುಂಡರೀದೆಸಳ 
ಬೆಳ್ಳಿಯ ಸಿಂಪಿಂ ಪರಿಮಳದ ರಸಮನೆಟ್‌ದು ಪರಾಗದ ತಿಲಮನಿಕ್ಕೆ (೧ಂಕ- 
೨೭೦೭). ೨. ಬೆಳ್ಳಿಯಿಂದ ಮಾಡಿದ (ಮೂರಾಣೆಯ 
ಬೆಲೆಯ) ನಾಣ್ಯ.--ಹಣ : ಅಲ್ಲಿ ಇಲ್ಲಿ ಗಂಡಿನ ಕಡೆಯವರೂ ಹೆಣ್ಣಿನ 


ಬೆಳ್ಳಾಟ 


ಕಡೆಯವರೂ ಬೆಳ್ಳಿ (ಮೂರಾಣೆ) ಹಂಚಿದರು. (ಬ್ರಾ. ೦). 
೩. ನವಗ್ರಹಗಳಲ್ಲಿ ಒಂದು ; ಶುಕ್ರ: ಉಷೆಯ ಭುಳದಲಿ 
'ಬೆಳ್ಳಿ' ಯೊಂದೆಯೆ ಮಿರುಗುವಂದದಲಿ ,, , ಹಣೆಯಲ್ಲಿ ಚಂದ್ರ 


ಕುಂಕುಮ ಬಿಂದುವನಿಟ್ಟು (ಇತ್ರಾಂಗ. ೦೯-೩೦೨); ಉಪೆಯ ಹಣೆಗೆ ಬೆಳ್ಳಿ 
ಶುಕ್ರ ತಿಲಕವನಿಡಲಿ (ಸ4ರ್ಕುಣ: ೨9-00). ೧,೩: ಗಗನದಂತು 
ಬೆಳ್ಳಿಯಿಂ ಮೆಕಿದುಂ, ಕೆಯ್ಯೊಲದಂತು ಕರ್ವೊನ್ನಿಂ ರಂಜಿಸಿಯುಂ , , . 
ದಿಟ್ಟೆಯ ಬಟ್ಟೆಗೈತರ್ಪ ಲೋಹಕಾರರ ಮನೆಯಂಂ (೫35: 0೦೩-0೦). 
೪. ಬೆಳ್ಳಿಯ ಬಣ್ಣ; ಬಿಳುಪು; ಶ್ವೇತವರ್ಣ 2 “ಚೆಳ್ಳಿಯಲ್ಲಿಯುು 
ಶ್ವೇತಮೆಂಬುದು?' (ಹ೧ದ»- 040-8); ಮುಗಿಲ ಬೆಳ್ಳಿಯ ಪೊರೆಯ 
ಹೊದೆದು ಸೊಗಸು ಕನಸನು ಕಾಣುವಂದದಿ ನಗುವ ಚಂದ್ರನ ಬೆಳಕಿ 
ನೊಳಗೆ ಕಂಡೆ ತಬ್ಬಲಿ ಮರಿಯನು (ಗಕೇಕ- ೪೦-0). ೫. ಒಂದು 
ಬಗೆಯ ಔಷಧೀಸಸ್ಯ: ““ನೀಲಮಲ್ಲಿ6॥..ಬೆಳ್ಳಿ, ಬೆಲ್ಲವತ್ತೆ'' (ಓ೩೦- «೪. 
ಬೆಳ್ಳಿಯ ಕಟ್ಟು ಎ ರಜತದ ಚೌಕಟ್ಟು.- -ಅಣಸ: ಚಿನ್ನದ 
ಹರಡೆ ಬೆಳ್ಳಿಯ ಉಟ್ಟು ಮುತ್ತುಗಳುನ್ನತ ಇಂಚ್ಚಿನಿಟ್ಟಿಗಳಿ ಸನ್ನಾಹದ 
ಬಲುಭಟರು ಕೋಟೆಯನತ್ಯುನ್ನತದಲಿ ಕಾದಿಹರು (ಕನ. 00-08). 
ಬೆಳ್ಳಿಯ ನಾಣ್ಯ ಇ ಬೆಳ್ಳಿನಾಣ್ಯ : 
ಚಲಾವಣೆಯಲ್ಲಿ ಉಳಿದುಕೊಂಡು 
(ಕ್ರ: ೨೪) ಬೆಳ್ಳಿಯ ಬೆಟ್ಟಿ ಎರಜತದ ಬೆಟ್ಟ; 
ಗಗನದಿಂ ನವಲೋಹಿತವೃಪ್ಪಿಗಳ್‌ ವಲುಮ್ಮೆನೆ ಕೊ 
ತೊಟ್ಟನೆ ಬೆಳ್ಳಿಯ ಬೆಟ್ಟಮಲ್ತು ಜಂದಿನ ನಗಮೆ: 
ದುದಾ ವಿಜಯಾರ್ಧಪವ। 


ಬೆಳ್ಳಿಯ ನಾಣ್ಯ 
ಯವಾಗುವುದು 


ತ 


ಸ್ಪಿಣದ 


ಬೆಟ್ಟಂಗಳನಿಳಿಪ ಜೈನನಿಳೆಯಂಗಳನೀ ಶ್ರಿಷ್ಟಿಯೊಳೆ ಕೂಡೆ 


ಮಾಡಿದ ರಟ್ಟಿಂ 
ಶಂಖಾವನೀಶನೆನೆ ಪೊಗಳಿದರಂರ್‌ (ತನುಶ-0-೩೩); ಗಂಗೆ ಬಬಲ್ಬವೋಲ್ನಲಕೆ 
ಬೆಳ್ಳಿಯ ಬೆಟ್ಟದ ಬಳ್ಳಿವೆಳ್ಳು ಬೆಳ್ಳೆಂಗೆಡೆದೊಪ್ಪೆ (ಅರೇ: ೨-೬೦), 
ಜೆಳ್ಳಿಯರ್‌ ಎಬೆಳ್ಳಿ ಕೆಲಸ ಮಾಡುವವನು ; ಅಕ್ಕಸಾಲಿಗ : ನಗರೂರ 


೬೬೧೭ 


40 


ಚೆಳ್ಳಿಯುಗ 


ಬೆಳ್ಳಿಯರುಂ ಮರಪೂರ ವಣ್ಣಾಕರುಂ (ಕೋರಿ, 063೭, ೧೦೯-೪೩ ; 706) ; 
ಬೆಳ್ಳಿಯರ ಕುಲತಿಲಕ ಧಮ್ಮಗವುಡಂಗೆಯುಂ ಬೊಂಮ್ಮಗವುಂಡಿಗೆಯುಂ 
ಪುಟ್ಟಿದ ಸುಪುತ್ರ ಕುಲದ್ದೀಪಕ ಚಿಟಿಗವುಂಡ (ಎಕ, ೪1(2). ಕೃಷ್ಣರಾ- ೬೯-೦೨; 
೩842) . ಬೆಳ್ಳಿಯ ಹಬ್ಬ ಎ ಯಾವುದಾದರೂ ಸಂಘ, ಸಂಸ್ಥೆಗಳಿಗೆ 
ಇಪ್ಪತ್ತೈದು ವರ್ಷ ತುಂಬಿದ ಸಂದರ್ಭಗಳಲ್ಲಿ ಆಚರಿಸುವ 
ಸಮಾರಂಭ ; ರಜತಮಹೋತ್ಸವ : “ಇಪ್ಪತ್ತೈದನೆಯ ವಾರ್ಷಿ 
ಕೋಶ್ಸವ; ರಜತಮಹೋತ್ಸವ, ಪಂಚವಿಂಶತಿ ಪೂರ್ತಿ ; ಬೆಳ್ಳಿಯ ಹ 
(Silver 28110. ಇಂ) ; ಶಿಕ್ಷಣವೃತ್ತಿಯೊಳೀ ವರ್ಷವೆನಗಿದು ಬೆಳ್ಳಿಯ 
ಹಬ್ಬದ ವರ್ಷ (ಇ೫೫- ೫೬-೬9). ಬೆಳ್ಳಿಯಂತ್ತರಿಗೆಎಬೆಳ್ಳಿಯ ಜರಿಯ 
ಮೇಲುಹೊದಿಕೆ, - ಉತ್ತರೀಯ; ವರಕಮಂಡಲಮೊಪ್ಪೆ ಹಸ್ತ 
ದೊಳೋಜಿದೆತ್ತಿರೆ ಬೆಳ್ಳಿಯಂತ್ತರಿಗೆ ಜನ್ನಿವರಂ ಬೆಡಂಗಳವಟ್ಟು ಬಾಲ 
ದಿನೇಶನಂತಿರೆ (ರರ್ಮಾಕ್ಮು- ೫-30). ಬೆಳ್ಳಿಯೊಸಗೆ ಎ ಬೆಳ್ಳಿಯ ಹಬ್ಬ : 
ಬೆಳ್ಳಿಬೆಟ್ಟದೊಡತಿ, ಗೌರಿ, ಬೆಳ್ಳಿಯೊಸಗೆಗೊಸಗೆ ಬೀರಿ ಕಾಯಿ ಕೃಷ್ಣನ 


[ ದೇ.॥ ತಮಿ, ಮಲ, ವೆಳ್ಳಿ; ಕೊಡ. ತುಳು. 


ಚೆಳ್ಳಿಂದ (ನಂ). ಒಂದು ಊರಿನ ಹೆಸರು : ಸ್ವಸ್ತಿ ಮಜ್ಯಳ ಬೆಳ್ಳಿನ್ನ 

ಗುಡ್ಡ ನೂರೆತ್ತಟ್‌ಪಾಬ್‌ತಿ ಪ್ರಸಿದ್ಧಾ ಗ್ರಾಮಾ (26. 311, 0೬-%; 819). 
[7 

ಬೆಳ್ಳಿಗೆ (ನಾ). ಬಿಳಿಯ ಬಣ್ಣದ ಹಸು : ಬೆಳ್ಳಿಗೆಯಾಕಳೆವೆಂದರೆ 
ಬಳ್ಳವಾಲ ಕಟಿವವೇ ಮರುಳೆ" (ಕರಕ. ೨೨೩-೦೦೦೦) ; ಬೆಳ್ಳಿಗೆಯಾವಿನ 
ಸಲುವೆಂದೊಡೆ ಬಳ್ಳವಾಲ ಕಲ್‌ವುದೆ (೧46, ೩೨೬) ; ಕಾಳಿಯ ಕಡೆಗಣ್ಣ 
ಕಿತ್ತು ಏಡಿಯ ಸರ್ವಾಂಗವ'ಸೀಳಿ ಅಚ್ಚ ಬೆಳ್ಳಿಗೆಯ ಹಾಲ ನಿಶ್ಚಯದಲ್ಲಿ 
ತೆಗೆದು ತೃಪ್ತಿಯಾಗಿ ಕೊಳ್ಳಬಲ್ಲಡೆ ಆತನೆ ಸದಾಶಿವಮೂರ್ತಿಲಿಂಗವು 
(ಕನ 1 080-0ಓ6), [ಬೆಳ್ಳಿ _- ಗೆ ಗೊಡ. ಬೊಳ್ಳಿಗೆ ಇ ಹಸು] 

ಬೆಳ್ಳಿಗೊಡೆ (ನಾ). ರಜತದ ಛತ್ರಿ ; ಬೆಳ್ಳಿಯ ಕೊಡೆ: ' ಸಂಗಡಸೆ 
ತನ್ನೊಳರುಣ ಪಿಶುಗ ಸಿತದ್ಯುತಿಗಳೆಂಬನುಕ್ರ ಮರುಚಿ ಶಕ್ರಂಗೆತ್ತಿದ' 
ಮಾಣಿಕಗೊಡೆ ಪೊಂಗೊಡೆ ಬೆಳ್ಳಿಗೊಡೆಯೆನಿಸಿದುದು ವಿಧುಬಿಂಬಂ (೩10. 
500): [ಜೆಳ್ಳಿ 4 ಕೊಡೈ] 

ಬೆಳ್ಳಿನಾಣ್ಯ (ನಾ). ಚಲಾವಣೆಗಾಗಿ ಆಡಳಿತದ ಮುದ್ರೆಯೊತ್ತಿ 
ತಯಾರಿಸಿದ ರಜತದ ಬಿಲ್ಲೆ ; ಬೆಳ್ಳಿಯ ಹಣ : ಹೊರದೇಶಗಳಿಂದ 
ಆಮದಾಗುವ ವಸ್ತುಗಳಾವುವೆಂದರೆ : ಮಾದಕ ಪಾನೀಯ... ಚಿನ್ನ 
ಮತ್ತು ಬೆಳ್ಳಿನಾಣ್ಯ (ಶ್ರನಾಇ, 1, 43) ; ಚಿನ್ನ ಬೆಳ್ಳಿನಾಣ್ಯವನ್ನು 

ಕರಗಿಸಿದರೆ ಸ್ವಲ್ಪವಾದರೂ ಲೋಹದ ಬೆಲೆಯಷ್ಟು ಮೂಲ್ಯ ದೊರೆಯು 
ತ್ತದೆ (ಹಣಕ್ರ. ೨೭). [ಬೆಳ್ಳಿ 2. ನಾಣ್ಯ (ಇನಾಣಯ)] 

ಬೆಳ್ಳಿಬೆಟ್ಟ "ಬೆಳ್ಳಿವೆಟ್ಟ' ನೋ. 

ಬೆಳ್ಳಿಮಲೆ (ನಾ). ರಜತಗಿರಿ; ಕೈಲಾಸಪರ್ವತ : ಗುಗೆಯಂ 


ಮಲೆಯಂ . 


ಬೆಳ್ಳಿ 

೬ ೬ ಹಿಂದುಗಳೆವವುಳ ಧವಲಾಂಗದಿಂ ಸೊಗಯಿಸುವನಂ 
ದಿವೃಧರ್ಮಸ್ವರೂಪನಂ ಭಜಿಸುಮೆ (ಉಪ್ಮರೇ. 0-00) - 

[ಬೆಳ್ಳಿ + ಮಲ್ಮೆ ] 

ಬೆಳ್ಳಿಮಾಣಿ (ನಾ). ಒಂದು ಸ್ಥಳದ ಹೆಸರು : ಭೀಮಗಾಮಂಣ್ಣರುಂ 
ಬೆಳ್ಳಿಮಾಣಿಯ ಶ್ರೀಯ ಗಾಮುಣ್ಮರುಂ , . . ರಿಪುರುಮಗಾಮುಣ್ಣನುಂ 

ನರಸಾಕ್ಷಿಯಾಗೆ ಪಡೆದಾಮ್‌ (0೫. ೪162), ಶ್ರೀರಂಗ- 
೬೬-೦೯; ಸು. 800)- [?] 

ಬೆಳ್ಳಿಯುಗ (ನಾ). " ಬೆಳ್ಳಿಯುಗ (ಮನುಷ್ಯನ ಇಳಿಗತಿಯಲ್ಲಿ ಚಿನ್ನ, 
ಬೆಳ್ಳಿ, ಹಿತ್ತಾಳೆ. ಕಬ್ಬಿಣ ಎಂಬ ನಾಲ್ಕು ಯುಗಗಳಲ್ಲಿ ಎರಡನೆ 
ಯದು)" (me Silver ago: 250). [ಬೆಳ್ಳಿ 4 ಯುಗ] 


ಬ್ಬರುಂ 


ಬೆಳ್ಳಿಲಿ 


ಸ 
ಬೆಳ್ಳಿಲಿ (ನಾ). ಒಂದು ಬಗೆಯ ಇಲಿ ; ಬೆಳ್ಳಗಿರುವ ಇಲಿ; ಬಿಳಿಯ 
ಇಲಿ; “ ಉದುರು; -ಬೆಳ್ಳಿಲಿ” (೬೩ರ. ಊ); ಬಲಿಯ ಬಿಲದೊಳ್‌ 
ನೀರ್ಪೊಕ್ಕಂತೆ (ರರ್ನನ್ಸು. ೨-೬೦); ಬಿಸಿನೀರ ಹೊಕ್ಕ. ಬೆಳ್ಳಿಲಿವಿಂಡು 
ಬೆದರ್ವಂತೆ (ಕ10- ೩೦-೦೬); ನಲ್ಲ ದೇವಸಾಲೆ ಹುಲ್ಲೆಗೊಂಬತ್ತು. 
ಮುಖ ಬೆಳ್ಳಿಲಿಗೆ ನಾಲ್ಕು ತನಿಗೋಡು ಮೂಡಿದ್ದನಿಲ್ಲಿಯೇ ಕಂಡೆ (ಸರ್ನಕ್ಮ. 
30೪). [ಬೆಳ] (ನಬಿಳಿದೆ) -ಇಲಿ-/ತಮಿ. ವೆಳ್ಳೆಲಿ; ತೆಲು. ವೆಲ್ಲೆಲುಶ] 
ಬೆಳ್ಳಿವಕ್ಕರಿಕೆ (ನಾ). ಕುದುರೆ, ಆನೆ ಮೊದಲಾದುವುಗಳಿಗೆ ಹಾಕುನ 
ಬೆಳ್ಳಿಯ, ರಕ್ಷಾಕವಚ, - ಮೈಜೋಡು: ಬಳಸಿದ ಬ್ಯೊವಕ್ಕರಿಕೆಯ 
ಕುದುರೆಗಳು (ಕರತ: ೬-೬4): [ಬೆಳ್ಳಿ 4- ಪಕ್ಕರಿಕೆ ] 
ಬೆಳ್ಳಿವಕ್ಕರೆ (ನಾ). ಇ. ಬೆಳ್ಳಿವಕ್ಕರಿಕೆ: ಬೆಲ್ಳಿವ್ಕರೆಯ ತೇಜಿಯವ 
ನಾರಿವನೆಳೆವಳ್ಳಿಯಂತೆಸೆವ ಮೆಯ್ಯವನು (ಕುಣಸಾಂ. ೨೦-೪೨). 
[ಬೆಳ್ಳಿ 4 ಪಕ್ಕರೆ,] 
ಬೆಳ್ಳಿವಟ್ಟಲ್‌ (ನಾ). ರಜತದ ಸಣ್ಣ ಪಾತ್ರೆ ; ಬೆಳ್ಳಿಯ ಬಟ್ಟಲು: 
ಕಳ್ಳ ಬೆಳ್ಳಿವಟ್ಟಲ್‌ ಬಾಯೊಳ" ಬೆಚ್ಚಂತಿರೆ ಸತಿ ಶಶಿಯಂ ಕಚ್ಚಿ ನೆಲಕ್ಕಿ ಆದ 
ರುಹುವಂ ನೆಲ್‌ ಪೋಲ್ತಳ್‌ (ಉಾತ್ಮಸಾ, ೯೬೬ ಕೊರಕ); ಕರತಳಕಳಶೋದಕ 
'ದೊಳ್‌ ಸುರುಚಿರ ಚಂದ್ರಮನ ನೆಳಲನೂನಂ ತೋಡುತ್ತಿರೆ ಬೆಳ್ಳಿವಟ್ಟ 
ಲೆಂದಾ ತರುಣಿ ಕರಂ ತೆಗೆದು ತೆಗೆದು ಬೆಆಗಾಗಿರ್ದಳ (106. ೪-೨೨೮). 
[ಬೆಳ್ಳಿ 4 ಬಟ್ಟಲ್‌] 
ಬೆಳ್ಳಿವಾಡ (ನಾ). ರಜತದ ಸೌಧ ; ಬೆಳ್ಳಿಯ ಉಪ್ಪರಿಗೆ : ಜೆಳ್ಳಿವಾಡಂ 
ಗಳೊಳೊಲ್ಲು ಸತ್ಮವತಿಗೂಡಿ ಸುಧರ್ಮನರೇಂದ್ರನೊಪ್ಪಿದಂ (ಣಠ್ಮ॥- 
ud): [ಬೆಳ್ಳಿ 4 ಮಾಡ್ಕ) 
ಬೆಳ್ಳಿವೆಟ್ಟ. ಬೆಳ್ಳಿಬೆಟ್ಟ. ಬೆಳ್ಳಿವೆಟ್ಟು (ನಾ). ರಜತಾಚಲ; ಕೈಲಾಸ 
ಪರ್ವತ: “ ಪಿಂಜರಿವೆಟ್ಟೆಂದು ಬೆಳ್ಳಿವೆಟ್ಟಿಂ " (44. 9-೩); ಬೆಳ್ಮು 
ಗಿಲನುಟ್ಟ ಬೆಳ್ಳಿವೆಟ್ಟದಂತೆ ಬೆಳ್ಳುಂಬಟ್ಟೆಯನುಟ್ಟು (6೧ರ. 03-೮೬ ನ); 
ಬೆಳ್ಳಿವೆಟ್ಟಕ್ಕೆ ನಿಚ್ಚಂ ಪಡಿಯೆನಿಸುವುದೆತ್ತಂ ರನ್ನಗಲ್ಲೆಂಬ ಬೆಟ್ಟಿಂ (ಕಣ. 
೨೩): ಬೆಳ್ಳಿಬೆಟ್ಟ ; ಬೆಳ್ಳಿಬೆಟ್ಟದೊಡತಿ, ಗೌರಿ, ಬೆಳ್ಳಿಯೊಸಗೆಗೊಸಗೆ. 
ಬೀರಿ ಕಾಯಿ ಕೃಷ್ಣನ (ಕೂಳು: ೯-9). ಬೆಳ್ಳಿವೆಟ್ಟು : “ ಬೆಳ್ಳಿವೆಟ್ಟು 
ಪಿಂದರಿವೆಟ್ಟು ಪೊಗರಪ್ಪ ರಜತಾದ್ರಿಗಕ್ಕ " (ಕಕ: 00): ಬೆಳ್ಳಿವೆಟ್ಟಿಂಗ 
ವರನನುಜ್ಞೆಯನೆಳ್ಳನಿತ ಮೊಗದೊಯ್ದ . .: . ಸದೃಕ್ತವತ್ಸಲನಲ್ಲವೆ 
(ಕುರೇಪು. ೬-3) ; ಇದೆ ಕೊಳಾ ತೋರ್ಪುದುತೋರ್ಪುದೊಂದು ದೇಗುಲಂ 
ಬೆಳ್ಳಿವೆಟ್ಟಿನ ಪಾಂಗಿಂ (ಊತಕ. ೩3-3). [ಬೆಳ್ಳಿ + ಬೆಟ್ಟ] 
ಬೆಳ್ಳಿವೆಟ್ಟು ' ಬೆಳ್ಳಿವೆಟ್ಟ ' ನೋ. 
ಬೆಳ್ಳಿವೆಸ (ಕ್ರಿ). ೧. ಬೆಳ್ಳಿ ಸಿಯ ಕೆಲಸ. ಪ. ಬೆಳ್ಳಿಯಿಂದ ಮಾಡಿ 
ದುದು. ತಯಾರಿಸಿದುದು : ಭೂಪಾಲನ ಸಚ್ಚರಣಾಗ್ರದೊಳಿರ್ದುದು 
ಭೀಃರಮೆನಿಸುವ ಬೆಳ್ಳಿವೆಸದ ಸಂಕಲೆಯಾಗಳ್‌ (ರಚು- ೭-೩೩) - 
[ಬೆಳ್ಳಿ + ಬೆಸ] 
ಬೆಳ್ಳಿಸು 'ಬೆಲ್ಲಿಸು' ನೋ. 
ಬೆಳ್ಳಿಹಬ್ಬ (ನಾ). ಯಾವುದಾದರೂ ಸಂಘ; ಸಂಸ್ಥೆಗಳಿಗೆ ಇಪ್ಪತ್ತೈದು 
ವರ್ಷ ತುಂಬಿದ ಸಂದರ್ಭಗಳಲ್ಲಿ ಆಚರಿಸುವ ಸಿಮಾರಂಭ ; ರಜತ 
ಮಹೋತ್ಸವ : ಕನ್ನಡಸಾಹಿತ್ಯಪರಿಷತ್ತಿನ ಬೆಳ್ಳಿಹಬ್ಬ ವಿಜೃಂಭಣೆ 
ಯಿಂದ ನಡೆಯಿತು (6). [ಬೆಳ್ಳಿ 4 ಹ್ಳು (ಎ ಪರ್ಬ) 7 
ಬೆಳ್ಳುಂಬಟ್ಟೆ “ಬೆಳ್ವಟ್ಟೆ' ನೋ. 
ಬೆಳ್ಳುಗೊಳ "ಬೆಳ್ಳೊಳ' ನೋ. 
ಬೆಳ್ಳುಚಿ (ನಂ). ಒಂದು ಬಗೆಯ ಸಸ್ಯ: 
1೫೫೦. ಜೆ]ಯರ್ಣೆಯವನಿಯೆನೆ ಕರಿಬೇವು” (ಮಂಗಣ. ೪೦-೩೨). 
ಬೆಳ್ಳುಚ್ಚೆ “ಬೆಳ್ಳುರ್ಚೆ' ನೋ. 


೬೬೧೮ 


20 


ಜೆಳ್ಕೆದೆ 


ಪ ಎ ಬಳ. 
ಡುಪು ; ಬಿಳ 


ಚೆಳ್ಳುಡೆ (ನಾ). ಬಿಳಿಯ ಬಣ್ಣದ ಉ: 


ಹೊಸವಸ್ತ್ರ 


ಪಾದ ವ 
ಉಡುವಲ್ಲಿ ಹರಿಯ ಬೆಳ್ಳುಡೆಯೆನ್ನಿ (ಕೆಕಂರ- 0-20: 
ದತವು ಪೊಕೆಯನು ಕಳಚುವುದಾದರೆ ಉರಗವು ಪೊರೆ ಬಿಡುವ ಹಾ: 
ಬೆಳ್ಳುಡೆಯಾಗುತಲಿದ್ದವು. ಸತಿಯರ ನೀರಾಟವಾಡುವ ಮೈಗೆ (ಇಂತಾ! 
[ಬೆಳ (< ಬಿಳಿದು) - ಉಡ] 
ಬೆಳ್ಳುಪ್ಪರಿಗೆ (ನಾ). ಅಮೃತಶಿಲೆಯ ಉಪ್ಪರಿಗೆ ಅಥವಾ ಬಿಳಿಯ 
ಬಣ್ಣದ ಸೌಧ ; ಮಿಸುಪ ಬೆಳ್ಳುಪ್ಪರಿಗೆಗಳೊಳು ಪಚ್ಚೆಯ ಪೊಸತಾದ 
ಪಟಗಳೊಪ್ಪಿರಲು. (ಕತರ, ೩-೩); ವರ ಪ ನೋಡಿದಾ ಸೃಟಿಕಮಯ. 
ಭಿತ್ತಿಯೊಳು ಸ್ಟುರಿಸುತೊಪ್ಪಿರ್ಪ ಬೆಳ್ಳುಪ್ಪರಿಗೆಗಳನು (ಉಳ ೬-೬). 
[ ಬೆಳ್‌, (ಇ ಬಿಳಿದು) -- ಉಪ್ಪರಿಗೆ] 
ಬೆಳ್ಳುರ್ಚೆ, ಬೆಳ್ಳುಚ್ಚೆ (ನಾ). ಬುದ್ಧಿಯಿಲ್ಲದ: 


ove-6)- 


ಬುದ್ಧಿಗೇಡಿ (?) ದ 


ನಚ್ಚುವುದೀಯರಸನನುಮ್ಮಚ್ಚಂ ಮಿ? 0 ತಟಿನಿಯೊಳಂದಚ್ಚ 
ರಿಯಾಗಿಕ್ಕಿದ ಬೆಳ್ಳುರ್ಜೆಯನಿವರಿರಲೆ ಹರಿಯ ಸಿರ ಬೆಳೆಯದುದೇಂ 
(ನೇಮಿಫು- ' ೦೦-೦೦೨). ಬೆಳ್ಳುಚ್ಚೆ : ಚರ್ಚಿಸಿ. ಪೆಂಡಿರರ್ಚನೆಯನಾಡಿಸ 


ಲಾಷಲೊಡರ್ಚುತಿರ್ಪ ಬೆಳ್ಳುಚ್ಚೆಗೆ ಮತ್ತೆ ಜೈನತನಮೇವುದವಂ ಜಿನಧ 
ದೂಷಕಂ (ಚಾರ. ೪೬೪): [ಆಬೆಂ,?) 
ಬೆಳ್ಳುಳ್ಳಿ (ನಾ) (ಸಂಭಾರಪದಾರ್ಥವಾಗಿ ಅಡಿಗೆಯಲ್ಲಿ ಬಳಸುವ) 
ಬಿಳಿಯ ಬಣ್ಣದಿಂದ ಕೂಡಿದ: ಈರುಳ್ಳಿಯ ಜಾತಿಯ ಒಂದು 
ಬಗೆಯ ಗಡ್ಡೆ : ಲಶುನ : '" ಮಹೌಷಧಂ, ಲಶುನಂ . . ; 
ರಸೋಸಕಃ ಈ ಬೆಳ್ಳುಳ್ಳಿ” (ಕಾತರಾ,. 0೦೨) ; ನೋಡಿ 
ಕನಲ್ವ ಕೆಂಡದ ಮೇಲೆ ಪಟಿಕಿಯ ಬೇವಿನೆಣ್ಣಿಯೊಳ್‌ ತೊೊಬ್ಬಿಕ್ಕಿದ 
ಬೆಳ್ಳುಳ್ಳಿಯ ಕಂಪಿನಂತೆ (ಕೂಕಣ- ೦೩-೬೦ ವ); ಅಲ್ಲವರಿಸಿನಂ ಶುಣ್ಮಿ ಬೆಳ್ಳುಳ್ಳಿ 
೬.೬» ಎಂಬಿವು ಮೊದಲಾಗಿ ತೂಗಿ ಮಾಖುವ ಭಣ್ಮಂಗಳ್ಳೆ ಹೇಅಂಗಯ್ದುಲಂ 
(೩.೫12, ಜಡೀ; 115); ಬೆಳ್ಳುಳ್ಳಿಯನ್ನು, ಸಾಧಾರಣವಾಗಿ 
ಒಗ್ಗರಣೆ ಚಟ್ನಿಗಳಿಗೆ ಉಪಯೋಗಿಸುತ್ತಾರೆ (860- ೩೬)- 
[ಬೆಳ (ಎ ಬಿಳಿದು) 4 ಉಳ್ಳಿ. ತಮಿ, ವೆಳ್ಳುಳ್ಳಿ ; 
ಜೊಳ್ಳುಳ್ಳಿ ; ತೆಲು. ವೆಲ್ಬುನ್ಲಿ] 
ಬೆಳ್ಳೆ (ನಾ). ದನಗಳಲ್ಲಿ ಒಂದು ಬಗೆ ; ಬಿಳಿಯ ಬಣ್ಣದ ರಾಸು: 
ಎಡಗೋಲಿನಲ್ಲಿ ಕಾರಿಯ ಹೂಡಿ ಬಲಗೋಲಿನಲ್ಲಿ ಬೆಳ್ಳೆ [ತಾಳಾಂ. ಕೈಯ 
ಹೂಡಿ ಅಡಿಗೆತ್ತುವಂತೆ ಛಾಯೆಂದು ಹೊಡೆಯಲಾಗಿ ಭೂಮಿಯೊಡಗೂಡಿ 
ಸವೆಯಿತ್ತು (ಸರ್ವತ, 008-8೬೭) ಬೆಳ್ಳೆವಿಂಡು [೫ಾಕಾಂ- ಬೆಳ್ಳಿಹಿಂಡು] 
ಗಳಂಧ್ರದೇಶದಿಂ ಹೇ ಬಂದೆಳ್ಳ ರಾಸಿಗಳ ತೆಲ್ಲಿಗರೊಯ್ನ್ನ ಗಾಣವಾ 
ಡೊಳ್ಳಿತೆನಿಸಿದ ತೈಲ ಕುಂಭಕೋಟಿಗಳ ತಠದರು (ನಣ. 6-80) ; ಮಲೆವ 
ಪುಲ್ಲೋರಿ ಬೆಚ್ಚುವ ಬೆಳ್ಳೆ ಬೆದಅಸಿಸುವ ಚೆಲುವ ಮೈಲ್ಲೋರಿ , , , 
ನಾನಾಪುಯ ಕಬ್ಬಿಸಿಗಳೊಳಗಾದ ಪಲವು ಪರಿಯೆತ್ತು ತೊಂಭತ್ತಾಜು 
ಲಕ್ಷ ಮೇಳೈಸಿ ಪಿಡಿದುವು ಗಲ್ಲಕೆ (೧ಂ೧ರಾ, ೩೬-೬); ಬಟ್ಟಗಡಸು ಕೆಂಡ 
ಹುರಿಗ ಕಾರಿಯು ಬೆಳ್ಳೆ ಫ ಎಸೆದವು ಪಟ್ಟೆಯ ಸೀರೆಯಂದದಲಿ 
(ತೂರೇಸಾ0- 0-೪0). 
[ಬೆಳ್‌ (ಬಿಳಿದು) --._ಎ-/ ತಮಿ, 
ಬೆಳ್ಳೆ 'ಬೆಳ್ಕ' ನೋ. 
ಬೆಳ್ಳೆ, (ನಾ). ಬುದ್ಧಿಯಿಲ್ಲದವಳು ; ದಡ್ಡಹೆಣ್ಣು : ಸಿತಗೆ, ಚದುರೆ 
ಎ ಕಳ್ಳೆ, ಬೆಳ್ಳೆ, ಹೆಡ್ಡೆ, ಎಗ್ಗೆ (ತಜ್ಮರು, ೦೭ ಶ್ರೋ). 
[ಬೆಳ್ಳ ----ಎೈ) 


ಳು 


ವಳ್ಳೆ 


1 


45 ತುಳು. ಬೊಳ್ಳಿ] 


ಬೆಳ್ಳೆದೆ. (ನಾ). ಅಂಜುವ ಹೃದಯ ; ಬೆದರುವ ಹೃದಯ; 
$| ಪಡೆಯಿಲರ್‌ ದಡಿಗಳಿಂ ಬರಲು ಬೆಳ್ಳೆದೆಗಳಳ್ಳಾಡೆ, (೫೦ರ. 
0೩೬-೩೪೭) [ಬೆಳ್ಕ್‌ 4 ಎದೆ (ಆ ಎರ್ದೆ)] 


ಬೆಳ್ಳೆಮಣೆಯ 


ಬೆಳ್ಳೆಮಣಿಯ (ನಾ). ಒಬ್ಬಾತನ ಹೆಸರು: ಬಾಣಗುನ್ಹೂರಾ ದೇವಡಿಗಳುಂ 
ಕುನ್ನಡಿಗಳುಂ ... ಗಣಿಗೂರಾ ನರೆವೆವರುಂ ಬೆಳ್ಳೆಮಣಿಯರುಂ 
ಸನ್ನಿಗಾಲಾ ಪುಟ್ಟ! ರುಂ ಬಳ್ಳವರುಂ ಪಸುಂಗಾಯ ಕಟ್ಲಾತರು ಬಿರದರುಂ. 
ಇ ಪೊಲನಂ ನಡಯಿಸಿದೋರ್‌ (ಎ೪. 297, ಗುಲ್ಮ ೭೩-೩೯; 73). [?] 

ಬೆಳ್ಳೆರಲೆ, ಬೆಳ್ಳೆರಳೆ (ನಾ). ೧. ಹೆದರಿಕೆಯಿಂದ ಕೂಡಿದ ಜಿಂಕೆ; 
ಹೆದರಿದ ಮೃಗ ; ರಾಜಸುತಸಂದೋಹಂ ಗ್‌ ಸೋಂಕದೆ ಬೆಳ್ಳೆರಲೆಗೆ 
ಗಣೌಮೂಡಿದ ತೆಜದಿನೋಡಿ ಪೋದತ್ತಾಗಳ್‌ (ತುರಾಶಾ- 4-3೬); ಪರದೇಶಾ 
ಧೀಶ್ವರರೆಮ್ಮರಸನ ಪೆಸರ್ಗೊಂಡೊಡಕ್ಳಿ ಭಯದಿಂದಂ ಬೆಳ್ಳೆ ರಲೆವೊಲೋಡು 
ವರ್‌ (ರರ್ಕಾಕ್ಕು, 9-200) ; ಚಿಲಾತಾಪ್ರತ್ರಂ ಪೊಜಮಟ್ಟುಬ್ಬೆಗದಿಂ 
ಬೆಳ್ಳೆರಲೆಗೆ  ಗಟ್‌ಮೂಡಿದಂತೆಪೋಡಿದನಾಗಳ* (ಪ್ರಸ್ತ. ೩-೩). 
ಬೆಳ್ಳರಳೆ: ೧. ಪೊಣರ್ದೊಂದೆ ಬಲ್ಲೆ ಸೆಲೆ ಕೊಂಕಣಿಗರು ಬೆಳ್ಳೆರಳೆಯಂತೆ 
ಬಿಜುಶೋಡಲು (೪4: 1 3: 3386) ; ಳಡುಗರ್ಪುವೆತ್ತು 
ಬಿತ್ತರಿಪ ದೀವದೆರಳೆಗಳಂ ಬೆಳ್ಳಿರಳಿಗಳೆನಿಸಿಯಖಂ - ಪಳಚ್ಚನೆ 
ಪಜ್ಮಳಿಪ ಸಾಂದ್ರಚಂದ್ರಾತಪಾಡಂಬರದೊಳ್‌ (ಉಂತೀಕ್ಕಿ- ೦೦-೯೭ ೮). 
೨. (ಆಲಂ) ಹೇಡಿ; ಅಂಜುಬುರುಕ : ಬೆಳ್ಳೆರಳೆಗಳಷ್ಟ ಲೋಕದ 
ಜಡಾತ್ಮರನಂಜಿಪನೆಂದು ಧಾರಿಣೀವರವಧು ಕಾಮನಂ ನಗುವ ಭಂಗಿ 
ಯೊಳಿರ್ದುವು ವಾರಿಜಾಕರಂ (ರರರೀಕ್ಮು- ೦೩-೨೩) - [ಬೆಳ್‌ 4 ಎರಲೆ] 

ಜೆಳ್ಳೆರಳೆ 'ಬೆಳ್ಳೆರಲೆ' ನೋ. 

ಬೆಳ್ಳೆರ್ಜೆ (ನಾ). ಬಿಳಿಯ ಬಣ್ಣದ ಎದೆ... ವಕ್ಷ: ಬೆಳ್ಳೆರ್ದೆಯ ವಾಜಿಯು 
ಮಣಂ ಸಳ್ಳಸಿತ ಪಾಂಡುರಗಳಂ . , , ಇದುವೆಯಲ್ಲೂ ಧನದಂ 
(ತಾತ್ಯ. 9-00-008). [ಬೆಳ್ಳ (ಬಳಿದು) 4- ಎರ್ದೆ] 

ಬೆಳ್ಳೆಲೆ (ನಾ). ೧. ಬಿಳಿಯ ಬಣ್ಣದ ಎಲೆ; ಬಿಳುಪಾದ ಎಲೆ: 
ವಲ್ಕಲದಿಂ ಸುಂದರಿಯ ತನು ತನ್ನ ಕಾಂತಿಯ ಪೊರೆಯದು. ಬೆಳ್ಳೆಲೆಯ 
ಮರೆಯ ಕುಸುಮದ ತೆರದಿಂ (ಕೂತ, ೯-0೪). ೨. (ಉತ್ತಮ 
ದರ್ಜೆಯ ಒಂದು ಬಗೆಯ ಬಿಳುಪಾದ ವೀಳೆಯದೆಲೆ ; ಬಿಳಿಯೆಲೆ : 
ಕುಂದಣದಗಡಿನಂತಿರ್ಪ ಬೆಳ್ಳೆಲೆಗಳನೊಂದಅಕೊಳೊಂದ ಕೇವಣಿಸಿ 
ಹೊಂದಾವರೆಯಂತ ವಾಮಹಸ್ತದೊಳಾಂತ ಚೆಂದವನೇನ ಬಣ್ಣಿಸುವೆ. 
(ಶತು 0೬-೩೦) ; ಬೆಳ್ಳೆಲೆಯಂ .ಮಡಿದೀವ ದಿವ್ಮ ಚಾಮರಮನೆ 
ಬೀಸುವಗ್ಗದ ವಿದಗೈೈಯರೊಪ್ಪಿರೆ ದೇವಿ ರಂಜಿಪಳೀ (0೩8. ೩-0) ; 
ಎಲೆಗೆ ಬೆಲೆಗೆಯ್ವುದದು ಬೆಳ್ಳೆಲೆಯೇ ಮಾಜಾಳಿವೆಣ್ಣೆ ಮಜಕಯೇನುಸಿರಾ 
(110: ೩-39)- [ಬೆಳ್ಳ (< ಬಿಳಿದು) _.. ಎಲ್ಲೆ./ತಮಿ. ಮೆಳ್ಳಲ್ಸಿ] 

ಬೆಳ್ಳೆಲೆಗ (ನಾ). ಉತ್ತಮವಾದ ಬಿಳಿಯ ವೀಳೆಯದೆಲೆಯನ್ನು 
ಮಾರುವವನು. - ವಿಕ್ರಯಿಸುವವನು : ಖಗರಾಜನೆಜುಕೆಯಿಕ್ಕೆ ಲದ 
ಕೊಟ್ಟಿಗೆ ಕಾಮಾಟಕ್ರ ಮುಕ್ಕ ಬೆಳ್ಳೆಲೆಗರು ಜಟ್ಟಿಗ ಗೀತಪಾಠೇರು ಸೆಟ್ಟಿಗ 
ಬಲು ಚಿನ್ನವರದರು ಘಟ್ಟಿಪ ಕಟ್ಟಿಗೆಕಾಜರೇಜ:ದರು (ಕತತ. 4೬-೪೩). 

[ಬೆಳ್ಳೆಲೆ 2... ಗೈ 

ಬೆಳ್ಳೆಲೆಗವಳ (ನಾ). ಬಿಳಿಯೆಲೆಯ ತಾಂಬೂಲ : ಪವಡಿಸಿ ಮುಸಕಿಕ್ಕಿ 

ಕೈನೀಡಿ ಬೆಳ್ಳೆಲೆಗವಳವ ಕೊಡುತಿಂತು ನುಡಿದ (ಕರತ, ೦೦-೯4). 
[ಬೆಳ್ಳೆಲೆ.,-ಕವಳ್ಳ (ಇ ಕವಲ)] 

ಬೆಳ್ಳೇಡಿ (ನಾ). ಏಡಿಯಲ್ಲಿ ಒಂದು ಬಗೆ: ಆ ಗೊರಬುಗಳು ನಾಗಕ್ಕ 
ಕೂತಿದ್ದ ಪಾಸರೆಯಿಂದಲೆ ಹೊರಟಿದ್ದುವು, ಬೆಳ್ಳೇಡಿ ಹಿಡಿಯು 
ಪುದಶೈ! (ಕುರತು: ೬೩), [ಬೆಳ್ಳ (ಬಿಳಿದು) 4- ಐಡಿ] 

ಬೆಳ್ಕೊಡಲ (ನಾ). (ವಿಭೂತಿಯನ್ನು ಧರಿಸಿದುದರಿಂದ) ಬಿಳುಪಾದ 
ದೇಹವುಳ್ಳವನು; ಶಿವ; ಬೆಳ್ಳೊಡಲ ಸದೃಕ್ತವತ್ಸಲನಲ್ಲವೆ (ಖುರೇಭಿ. ೬-3); 
ಹರಿಯಿರ್ದಾಲದೆಲೆ ಬೆಳ್ಳೊಡಲನಲ್ಲವೆ ಕೇಳೊಡಯಡಿಸುವೆ ಶ್ರುತಿಗಳಿಂದೆ 


(ತಂಕರಿ- ೦೦-೩೯). [ಬೆಳೆ (ಇಬಿಳಿದು) 4. ಒಡಲ್‌ 4 ಅ] 


೬೬೧೯ 


ಬೆಳಿಗು 


ಬೆಳೊರೆ (ನಾ). ಮೌಢ್ಯದ ಮಾತು : ಇರುಳಿನೂಟಂ ಜೀನು ಮಾಂಸಂ 
ಸುರೆ ಪರಾಂಗನೆಯಣಬೆ ಕೊಲೆ ಜಿಳ್ಳೊರೆ ಮಹಾಮಿಥ್ಮಾಪದಂ ಪರಪೀಡೆ 
ಜೂಜು . .. ಗಿಣ್ಣುತ್ಕರದ ದಾನಂ ಬೇಂಟೆ ಪೂವಿನ ಶಾಕ ಮೂಲವ್ರತಂ 
(ತಂಕರಾ. ೦೩-೩೦)- [ಬೆಳ್ಳ 4 ಒರೈ] 

ಬೆಳ್ಳೊಲೆ (ನಾ). ಒಂದು ಊರಿನ ಹೆಸರು : ಬೆಳ್ಳೊಲೆಯ ಬಟ್ಟೆಯ 
ಪೇರಾಟಸ್ಸಿ ಪಳ್ಳಂಬಿಡಿದು ಪೋಗಿ ಪಿರಿಯ ಪಳ್ಳದಳ್ಳೊಡಿ (1943: 1-1, 
೩8-೨ ; 206ರ ಕತ). ($3 

ಬೆಳ್ಳೋಕರಿಕೆ (ನಾ). (ಬಸಿರಿಯರಿಗೆ ಪ್ರಾರಂಭದಲ್ಲಿ ತೋರುವ) 
ಹುಸಿಯ ಓಕರಿಕೆಯ ಅನುಭವ : ಭುವನದ ವಿಚಾರಕ್ಕೆ ಕೊಕ್ಕರಿಸುವ 
ಮಹಾದೇವಿಯನು ಬಸುಣೊಳ್ಳವೆ ತಳೆದ ದೂಸಲಸೊಳು ಬೆಳ್ಳೋಕರಿಕೆ 
ತೋಲಾದುದು (ಶುರೇಶ್ವ, 0೬-6). [ಬೆಳ್‌, 4- ಓಕರಿಕೆ] 

ಬೆಳ್ಳೋಟ (ನಾ). ಅಂಜಿಕೆಯಿಂದ ಓಡುವ ಓಟ ; ಅಂತು ಬಿಳುತು 
ಬೆಳ್ಳೋಟಮೋಡುವಶನಿಘೋಷನ ಭಯರಸಮುಂ (ಶಿತಿಫು. ೬-೪0 ನ); 
ಅಳ್ಳುಡೆ ನರನ ಕೂರ್ಗಣೆಯಳ್ಳೇಜ್‌ಂಗಳ್ಳಿ ಬಳ್ಳಿ ಕುರುಬಲಮೆಲ್ಲಂ 
ಬೆಳ್ಳೊ ್ಸೀಟಮೋಡೆ (ವ್ಯಾ: ೨೨೪) [ಬೆಳ + ಓಟ] 

ಬೆಳಿಂಟು "ಬಜುಂಟು' ನೋ. 

ಬೆಳಗಾಗುಹ (ನಾ). ೧. ವಿಸ್ಮಯವಾಗುವಿಕೆ ; ಆಶ್ಚರ್ಯವಾಗುವುದು ; 
“ತಳಮಳಗು-ಬೆಜಗಾಗುಹಂ” (ಕರ. ಶಂ. ೨). ೨. ದಿಗಿಲು; ತಳಮಳ ; 


“ತಳವಳವೆನಲೈ ತಾಂ ಬೆಜಗಾಗುಹಂ” (ಕಲ್ಮಕ್ಕಿ: ೬೪). 
[ಬೆಜಗು 4 ಆಗುಹ] 

ಬೆಆಗಿಡು (ಕ್ರಿ). ಆಶ್ಚರ್ಯಪಡು ; ಬೆರಗಾಗು ; ಸುರರು ಬೆಣಿಗಿಡೆ 

ದಾಟಿತಲ್ಲಿಂ ಮೇಲೆ ಮೆಲ್ಲನೆ ಜೀವವು ಖಳನ (ತರಾ. 8-೬-೦). 
[ಬೆಆಗು -(- ಇಡು] 

ಬೆಜಿಗು, ಬೆರಗ್ಳು (ನು). ೧. ಬಿಗಿದುಕೊಂಡಿರುವಿಕೆ ; ಸೆಡೆತ ; 
ಸುರಭಿಯ ತೊರೆದ ಕಂಚಂಗಳ ಬೆಜಗಂ ಬೆರಲಿಇಸೆ ಪರಮಹಸ್ತಪುಟಾಂತರ 
ದೊಳಮೃತಮೆನೆ ಕಜಕಿದಾ ವರವಧು ಪ್ರತ್ರಾರ್ಥಿ ಪಾತ್ರ ಶ್ರಶೇಷಮನುಣ್ಬಳ೯ 
(ಕಕ್ಕ: 4-007), ೨. ದೇಹವು ಸೆಟೆಯುವಂತೆ ಮಾಡುವ ಒಂದು 
ಬಗೆಯ ರೋಗ: ಮೂರ್ಛೆರೋಗ : ಕುಷ್ಮ, ಅಪಸ್ಮಾರ, ಬೆಅಗು, 
ಮಹೋದರ, ಕಾಮಿಲೆ, ಇವಕ್ಕೆ ಆದಿಯಲ್ಲಿ ದಿನಸಾಮ್ಮ ಲ್ಲದೆ ಶೀಘ್ರ 
ದಲ್ಲಿಯೇ ಪ್ರತೀಕಾರ ಮಾಡುವದು (ಬೈದ್ಯತಾ, 7: ೨೬). ೩. ನಿಶ್ಚೇಷ್ಟತೆ; 
ಸ್ತಂಭನ ; 'ಬೆಜಿಗುವಡು' ಪರಾ. ೪. ಆಶ್ಚರ್ಯ; ವಿಸ್ಮಯ: 
“ವಿಸ್ಮಯಃ, ಅದ್ಭುತಂ, ಆಶ್ಚರ್ಯಂ, ಚಿತ್ರಂ-ಈ ೪ ಬೆಟಗಿನ ಪೆಸರು” 
(೫3. ೯); ಬಂದೆ, , . ಬೊಗಳುವ `ುನ್ನಿಗಳ ನೋಡಿ ಎನ್ನ 
ಮನ ಬೆಜಿಗು ನಿಬ್ಬೆಜಿಗು ಆಯಿತ್ತಯ್ಯ (ಮುತಾರೇ, 6. ೪6-೨೨೩); 
ಜೋಡರ ಧುರಚಮತ್ಮೃತಿ ಬೆಜಗನಿತ್ತುದು ದೇವಸುತತಿಗೆ (ಕುವ್ಮಾಂ. 
1-8೬. ೫. (ಮನಸ್ಸಿನ) ಗಲಿಬಿಲಿ; ದಿಗ್ಭ್ರಮೆ; ಗಾಬರಿ : ಆತನ 
ಪ್ರ್ರಣೇಶ್ವರಿ ವಜ್ರಮಾಳಿನಿ . . , ನಿಶಿತಾಸಿಧೇನುವಂ ಕಿಟ್ಟು ಬೆನ್ನಟ್ಟಿ 
ಮುಟ್ಟಿ ಬೆ[ಆ)ಗಿಲ್ಲದಾತನ.ಬೆನ್ನಂ ಜನ್ನಿಪರವಿಕ್ಕಿದಂತಿರೆ. ಫೊಯ್ಯೆ 
(ಉತ ೨-೫೬ವು) $ ನೇಹದೊಳು ಕೋಪಮಂ ನೆನಹಿನೊಳ್‌ ಬೆಜಗುಮಂ 
ತಿನುವಿನೊಳ್ಳೆಸುಪುಮಂ ಬಯ್ದಿಡುತೆ ಬಂದು (೩06. ರೇ. 


೩-೦೦); 
ಮೋನದೊಳಿರದಿರೆನ್ನಾಣೆನಲು ಬೆಜಿಗಿನ ಗರದ ಗಾಹಿನಲದ್ದಿ ಮೋನ 
ದೊಳಿದ್ದನಾ ಪಾರ್ಥ (6; ೬೪). ೬. ಅಂಜಿಕೆ; ತಲ್ಲಣ; 
ಭೀತಿ; ತಳಮಳ ; ಹೊತ್ತ ದುಗುಡದ ನಿಡುಮಂಸುಕುಗಳ ಬಿಗಿದ 


ಬೆಆಗಿನ ಬಿಟ್ಟಿ ಕಣ್ಣುಗಳ ಒಡೆಯನಿದಿರಲಿ , , . ಮಿಡುಕದಿರ್ದುದು 
ರಾಯನೋಲಗದೊಳಗೆ ಪರಿವಾರ (ಕಣಕ. ೨-೦); ತಲ್ಲಣಂ ತಳವೆಳಗು 
ತಳೆಮಳವೆನಲ್ಲೆ  ಸೊಲ್ಲಿದ್ದದು ಜೆಜಿಗಪ್ಪ ಭಾವದೊಳು 


ಬೆಜಿಗುಗೊಳ್‌ 


(ಕ್ಕಿಳುಂ. ೩). ಬೆರಗು: ೨. ಅಪಸ್ಮಾರ, ಬೆರಗು, ಮಹೋದರ, 
ಕಾಮಾಲೆ ಮುಂತಾದ ರೋಗಗಳು ಕಾಣಿಸಿದಲ್ಲಿಯೇ . . . ಪ್ರತೀಕಾರವಂ 
ಮಾಡಬೇಕು (ಒಳಕ್ಕೆ. 33). ೪. “ಸೋಜಿಗ, ಬೆರಗು, ಬೆಕ್ಕಸ... - 
ಚೋದ್ಯ” (ಕಂನುತು- ೪0); ಈ ಸಮಾಪಸ್ಥ ವಸ್ತುಗಳ ನಡುವೆ 
ಎಷ್ಟೊಂದು ದೂರವಿದೆಯಲ್ಲ ಎಂಬ ಬೆರಸು ನನಗೆ ಉಂಟಾಗುತ್ತದೆ 
(ಉೂಳಕ್ಕ- ೦೭)- 
ಬೆಅಗಾಗು, ಬೆರಗಾಗು - ೧. ವಿಸ್ಮಯಪಡು; ಆಶ್ಚರ್ಯವನ್ನು 
ಹೊಂದು : ತಾರದಿರ್‌ ಮೊಗಮಾತ್ತೆನುತುಂ ಬೆಜಗಾಗೆ ಕೂಡಿದಳ್‌ 
(ಉತ್ಯಣ: ೪೯೪ ಕೂರ್ರಳ)ು; ಬ್ರಹ್ಮಯ್ಯಂಗೆ ಮಹಾದೇವಿ ಬಡ್ಡಿಸಿದೊಡೆ 
ದೇಸಿಗಂ ಕಂಡು ಬೆಳಗಾಗಿ (ನಣ್ಮಾರಾ- ೭6-00);  ಘೋರರಕ್ಕಸರೂಪ 
ನಿಟ್ಟಿಸುತ ಬೆರಗಾದನು (56೫0. 3-೦-೩); ಮಣಿಪುರಡ ಸಿರಿಗೆ 
ಬೆರಗಾಗಿ ಕೇಳಿದನಂದು ಹಂಸಧ್ವಜನ ಕುರಿತು ನಾಡಿನರಸಾರೆಂದು 
(ae: ೩೨-೦೭೪)... ೨. ದಿಗೃ ಮೆಯಾಗು : . ನೋಡಿದೊರೆ 
ನುರ್ಗಿದೆವಂ*; ಬೆಳಗಾಗದಂ ಬೇಂಟೆ ಮುತ್ತಿದೆಮ್‌ (ಉತಿಗೊ. ೨೦-1೦೭). 
ಬೆಆಗಿನ ರೋಗ - ದೇಹವು ಸೆಡೆಯುವ ರೋಗ; ಮೂರ್ಛೆ: 
ಅಷ್ಟಮದದಿಂದಲಿ ಬೆಅಿತಿರುವಗೆ ಬೆಜಿಗಿನ ರೋಗ ಬಟ್ಟೆಯಲಿ ಮುಳ್ಳು 
ಹಾಕಿದವಗೆ ನೇಶ್ರವ್ಕಾಧಿ (ನಕ, ೦೪-೪). 
<ದೆಟ./ತಮ್ಮಿ, ವಿಲಪ್ಪು, ವಿಜುಮೈ, ವೆರುವು, ವೆಹುಪ್ಪ; ತುಳು. 
ಬೆರಗು; ತೆಲು, ವೆಐಂಗು, ವೆರಂಗು, ವೆರಗ್ಳು ವೆರಪು; ಕುಇ. ಬ್ರಾ] 
ಬೆ೫ಗುಗೊಳ್‌, ಬೆರಗುಗೊಳ್‌ (ಕ್ರಿ). ವಿಸ್ಮಯಪಡು; ಆಶ್ಚರ್ಯ 
ಹೊಂದು; ಬೆರಗಾಗು ; ಇಜ್‌ಯಲೆತ್ತಿದ ಕೈಗಳೆಲ್ಲವ ತಟ್‌ದು ಬಿಸುಟನು 
ಮರಳಿ ಹುಟ್ಟಲು ಬೆಜಿಗುಗೊಂಡನು ರಾಮ (೫೧. ೪-3); ಗಂಡರು 
ಬೆಜಗುಗೊಳೆ ಮೊಜಿಿಯಿಡುತ ಬಾಲಕರು ಬೆದಅಲು ಕೇರಿಕೇರಿಯಲಿ 
(೫ಕ್ಕಳಾ. ೩ಬಿ. ಬೆರಗುಗೊಳ್‌ : ವೀರವಲ್ಲುತೆವೆತ್ತೆಸೆದ ಬಭು 
ವಾಹನನ ಕಂಡು, ಪೋಲ್ವೆಗೆ ಬೆರಗುಗೊಂಡರು ಸೇನೆಯಲಿ ಪಳಬರಾದ 
ವರೆಲ್ಲರುಂ (ಕಕ್ರಾಗ" 60-೨300). [ಬೆಜಸು 4 ಕೊಳ್ಳು] 
ಬೆಳಗುವಡಂ; ಬೆರಗುವಡು (ಕ್ರಿ). ೧. ನಿಶ್ಚೇಷ್ಟತೆಯನ್ನು ಹೊರಿದು; 
ಸ್ತಂಭಿತವಾಗು: ಮನಮಂ ೬ಲೆಯಂ ತವಕಮನಿನಿಯನ ಲಾವಣ್ಯಮೂರ್ತಿ 
ಯೊಳ್ಳೆಚ್ಚು ತದಂಗನೆ ಬೆಜಗುವಟ್ಟು ನಿಲ್ಪಪಳೆನೆ ರುಚಿರಸ್ತಂಭೆಭಾವಮಂ 
ಕಂಡಾಗಳ್‌ (ಉರ್ಮರಿ. 6-೪4); : ಶಾಂತರಸದೆರೇದಿಂ ಸಮೆದ ಪುತ್ಮಳಿಯೆನ |: 
ಲೈಜಗುಮ್ಟ್ಟಂತರ್ಮುಖಾಕ್ಷಿಯುಗದಿಂ ಮಿಳಿರ್ವ್ವ ಶಿವಯೋಗಿಯಂ 
ಕಂಡು (ಕರ್ಮಣಾ: ೩-೦). ೨. ಇ. ಬೆಜಿಗುಗೊಳಿ ; ತನುವಿನೊಳಿಂಗುವ 
ಪನ್ನೀರ್ವನಿಯಂ ಕಂಡಾಳಿಯರ್ಬೆಜಸುವಟ್ಟು ... . ಶಿಶಿಶೋಪಚಾರಮಂ 
ವಿರಚಿಸಿದರ್‌ (ಇರ್ಮಟಿ, ೬-೪9 ಅನಿಮಿತ್ವಬಂಧುವ ನೋಡಿ ಬೆಣ.ಉವಷ್ಟೀ 
ನೆಂದಟ್‌ಯದೆ (ಕವ್ಮಣಾ. ೦೦-೩); ಬೆಜಗುಪ್ಟ್ಟಳು ನೀನಿದಾರೆಲೆ ಕಿಜುಮಗಳೆ 
ಯೆನೆ (೫ಳ್ಳಣ. ೩೦-೬೪): ಬೆರಗುವಡು : ವಿ ಒಂದು ಮಟ್ಟದ 
ಓದುಗರು ಈ ಬೃಹದಾಕಾರದ ಕೃತ್ರಿಮ ಕಾಲ್ವನೀತೆಯ ನೈಪುಣ್ಯದಿಂದ 
ಬೆರಗುವಟ್ಟು ಪರವಶರಾಗುತ್ತಾರೆ (೧ಂರು. 3೫11, ನುಕ್ಸುಂ) ಆದನ್ನು 
ಕೇಳಿ ಶೂದ್ರಕನು ಬೆರಗುವಟ್ಟು ತನ್ನಷ್ಟಕ್ಕೆ ಅಂದನು (ತನಂ. ೪೭). 
[ಬೆಜಡು - ಪಡು] 
ಜೆಳಿಗುವಡೆ (ಕ್ರಿ). ಇ ಬೆಜಿಗುಗೊಳ್‌ ; ಬೆಜಗುವಡೆದರು ಪಾಂಡವಾದಿ 
ಗಳ್ಳುರುಮುದವಾರೆ ತಳೆದು (ಸ್ವರಾ. 9೬-೭೬)- . [ಬೆಜಿಗು 4- ಪಡೆ] 
ಬೆಜಿಗುವೇಕು (ಕ್ರಿ). ಆಶ್ಚರ್ಯಪಡು; ವಿಸ್ಮಯ ಹೊಂದು: ಭೂವಳ 
ಯಾಧಿಪಂ ಬೆಜಗುವೆತ್ತು ಮುದಂ ಪೆಅಪಿಂಗಿ ಪಂದೆಯಂ ಪಾವಡರ್ದಂತೆ 
ತೊಟ್ಟನೆ ಕಟಲ್ಲು (6೫52. 00-000); ಅರ್ಜುನಂ ಬೆಜಿಗುವೆತ್ತೋದಳವಡದ [5 
ಮಟುವಿನಂತಿರ್ದನಾಡವದೊಳು (ಬಣ. ೦೩-೦೪). [ಬೆಅಸು -.- ಪೆಜ್ಯ) 


೬೬೨೦ 


10 


ಬೆಆ್‌ 


ಬೆಜಿಗೊಂದು (ಕ್ರಿ). ಇ. ಜೆಜಿಗುಗೊಳ್‌ ; ಸಾಂಗದಿಂ ಮಾಡಿದ 
ಪದಾರ್ಥಂಗಳಂ ಹಿರಿದೋಗರಂಗಳ ಹಾಂಗೆ ಸವೆಯಲು ಗೌರಿಯಚ್ಚರಿವು 
ಬೆಜಗೊಂದಿ (೨8ಪು. 6-೪೪)- [ಬೆಜಿಗು 4 ಒದ್ದು] 


* |ಬೆಅಟಿ "ಬಲಟಿ' ನೋ. 
5 |ಬೆಜಿಟ್ಮು 'ಬಜುಂಟು' ನೋ. 
ಬೆಅಟ್ಕು (ನು). ಬೆರಳಿನಿಂದ ಕೆದಕಿ ನೋಡುವಿಕೆ ; ಕೈಯೊಳಗಣ ಬೆ 


ಡು 


ನಿಲ್ಲದನ್ನಕ್ಕ ಹೃದಯದ ಕಾಮ ಉಡುಗದನ್ನಕ್ಕ ವಿರಕ್ಷಿಕೆ ಎಲ್ಲರಿಗೆಲ್ಲಿ 
ಯದೋ (ನುತಾರೇ: ಬ. ೦೩೫-೩೦6)- [ಇಬಹುಂಟು] 
ಬೆಆಟುಗೊಳ್‌ (ಕ್ರಿ). ಬೆರಳಿನಿಂದ ಕೆದಕು: ಗೋರಿಕಲ್ಲೊಳಗೆ ಚಿಂತಾ 
ಮಣಿಯನಣಜಸಿ ಬೆಜಟುಗೊಂಡವನಂತೆ (ಅರರ. ಮು. 6-೧೩೭). 
[ಬೆಆಟ್ಟು (ನ ಬಜುಂಟು) 4 ಕೊಳ್‌, ] 
ಬೆಜಿಣಿ « ಬಜಟಿ' ನೋ. 
ಬೆಅಣೆ « ಬಜಟಿ' ನೋ. 
ಬೆಅತ : ಬೆಟ್‌ ಪರಾ. 


15|Aಬೆಳಿಸು " ಬೆರೆಯಿಸು' ನೋ. 


ಬೆಳಿ " ಬಜಿಟಿ' ನೋ. 

ಬೆಜಿಳಿವಲ್‌ (ನಾ). (ಆಲಂ) (ಬೆರಣಿಯಂತೆ) ಅಗಲವಾದ ಹಲ್ಲು: 
ದೊಡ್ಡ ಹಲ್ಲು: ಬಿಡುವಾಯ್‌ ಮಿಲ್ಕುದ್ದಮಾಗಿರ್ಪೊಸಡು ಬೆಜಳಿವಲ್‌ 
ಕೊಂಕುಮೂಗಲ್ಲಿ ₹ಣ್ಣಳ್‌ . .. ಅಸಿಯ ರುಟ್‌ನೊಸಲ್‌ ಕೂಡೆ 
ನಿರ್ಧಾಗೈೆಯೆಕ್ಕುಂ (ಊಕೋಶ. ೦೦-೩೪). [ಬೆಜಳಿ (<ಬಜಟಿ) | ಪಲ್‌] 

ಬೆಜ, ಬಿಜ್ಜು, ಬೆರೆ, (ಕ್ರಿ). ಬೆಜಿತ (ಭೂತಕೃ)ಬಿಟ್‌ತು, ಬಿಜುತು; 
ಬಿುತ್ತು, ಬೆಜ್‌ತು (ಭೂತನ್ಯೂ) ೧. (ಚಳಿ, ಗಾಳಿ, ಮಳೆ, ಸಾವು 
ಇತ್ಯಾದಿಗಳಿಂದ ದೇಹವು ಸೆಡೆದುಕೊಳ್ಳು; ಮರಗಟ್ಟು; ಬಿಗಿದು 
ಕೊಳ್ಳು: ದಕ್ಕ ನುಂಗಿದಂತೆ ಬೆಜಿತುಕೊಂಡಿರಬೇಡ (೧೫ರ: ೪); ದೇವಾ 
ಲಯದೊಳಗೆ ಬಡತಪ್ಪಿಯ ಬೆಅತ ಪೆಣನದೆ ಕೆಡೆದು ಬಾತಿದ್ದುದು (೧೪. 
83-83); ತಾಪಸಂ ಬೆಜಿತು ಬಿದ್ದಿಹ ತಂದೆ ಮಗ್ಕಳಂ ಕಂಡು ಹಮ್ಮೆಸಿ 
ಮ್ಮ್ಮಿತನಾದನು (ಕೃಜಣ: ೩೦-೬೬). ವಿ. ಕಂಗುಲಾಗು ; ಕಂಗೆಡು: 
ಬೆಳಿತುಬಿಕಿದೆನಾಗಿಯಂು ತನು ಕಿಆಿದಾಗಿಯು ವಂತ್ತಮಾಯು 
ಮುಂಟಾಗಿಯು ಮೇಣಅ'ಯಂ ಕುಣಂ ತಂದೆಯ ಗಜ'ಯೊಳಗಿರ್ದ 
ವನೆನೆನ್ನೆ (ನಂದು ನೃಶಂಸಂ] (ಉದಂಶೂ- 068); ಬೆಣಿಿತು. ಬಿಬ್ಬೆಆಗಾದ 
ಕೈಯಂ ಕಾಲುಮನುಡುಂಗಿ ಕುನುಂಗಿ ಕುಳ್ಳಿರ್ದ ಕಿರಾತನನಾ ಮರ 
ದೊಳಿರ್ಪ ಕಷೋತಶಿಖಾಮಣಿ ಕಂಡು (ಶಂಕಕಂ- ೨೪೩-೦): ಹ. ಜಂಬ 
ಪಡು; ಸೊಕ್ಕು ; ಗರ್ವಿಸು : “ಬೆಆ_ಅಹಂಕಾರಥಾವೇ (ಗರ್ವಪಡು)”' 
(ಜಾ); ಜಂಗಮವ ಮುಂದೆ ದಿಟ್ಟಿತನದಲ್ಲಿ ಬೆಅಕಿತು. ನಿ:ದಿರ 
ಲಮ್ಮೆನು (೭ ೩೩); ತಾಗುದಟ್ಟಿನ ದಾಯವಅ'ಯದೆ ನಿನ್ನ ಕರಿದರೆ 
ಕೃಷ್ಣ ಬೆಜತೆಯಲ (ಕುಣ್ಮಸ. 6.೩3); ಇಂತು ರನ್ನಬಂಡಾರಿಯನೆ 
ಆಯ್ದೊಅಲ್ಲೂ ಬೆರೆದು ಬೆಜಿಕಿದಿರ್ಪ ನೀರವೆಣ್ಣ ಕಡುಜಾಣ್ಮೆಗೆ ಸೋಜಿಗಂ 
ಗೊಂಡು (ಕಾಟಕ್ಕ. ೪0-೨೨). ಬಿಜ್ಜು ; ೨. ಎರ್ದೆಗೆಟ್ಟರಣ್ಯದೊಳ್‌ 3೦ 


ತರುತಿರ್ದ ಕಣ್ಣಡಿಗರಿನ್‌ ಮಗುಟ್ಟುಂ ಬಿಜುತೋಡಿ ಬೇಡರೊಳ್‌ 
ನೆರೆದಿರಲಲ್ಲದೊಡ್ಡಯಿಸಿ ರಾಜ್ಯದೊಳೀಂ ನೆರೆಯಲ್ಲಿ ತೀರ್ಗುಮೋ 
(10n. 6-64), ಕೆಲವು ವಾಯಸಂಗಳ್‌ ಬಿಲತೋಡಿ 
ಕಾಡೊಳ್ಳೂಡಿರ್ದುವೆಲ್ಲಂ ಬಂದು (ಕಂತ. ೨೦೬-೦೭) ; ಚಾಪಮಂ 


ಪಾಜುಗಳಪ್ಪ ಭೂಪೆ೦ರದೆತ್ತುತೆ . . . ನೆತ್ತರಂ ಕಾಜ” ಬಿಚುತ್ತು ಪೋಗೆ 
(ರೀಖಪು. ೬) ; ಜಗಜ್ಮನದ ಜಾಡೃತಮಂ ಬಿಣಸ'ತೋಡೆ ... ಉದಯ 
ಶೈಲಮನೇಲ್‌ದನಂಬುಜಪ್ರಯಂ (ಆಕಳು. ೩-೦06)- ಬೆರೈ ; ೩. ಸೀಳು 
ದಾರಿಯ ಶಾಸ್ತ್ರವಿಚಯದ ಬೇಳುವೆಗೆ ಬೆರೆಯದೆ, , , ಷಟ್ನಿಮಾಧಿಯ 


ಬೆಿತು 


ನೈದಿ ಬದುಕು (ಗಗ. 03-೬); ಎಲೆ ಕಾಲುರಿಚ ಬೆರೆಯದಿರು (ಕೌತರಾ- 
೯-೨). [ದೇ.॥ ತಮಿ. ವಿಜಕೈ; ಮಲ. ವಿಜು] 

ಬೆಳ್‌ತು " ಬೆಜ್‌ ' ಪರಾ. 

ಬೆಅಕಿಪು (ನಾ). ಸೆಡೆತ: ತೊರೆದುಗುವ ಬಾಷ್ಟವಾರಿಯಿನೆಆಂಕೆಗಳ್‌ ನಾಂದು 
ಮಗುಟಕಿ ವಿರಹಾನಲನಿಂ ನೆಜಕೆ ಬೆಣಕೆಪು ಪಾಆ್‌ ಪಡನೇಸಲಸೊಳಿರ್ದು 
ದಗಲ್ಲು ಚಕ್ರವಾರದ್ವಂದ್ವಂ (1ನ್ಮಾನು: 090 ಶ್ರಯೋ)- 

[ಜೆಟ್‌ 4 -ಪ್ಯ./ತಮಿ. ವಿಜಕೃಿಪ್ಪು 7 

ಬೆಟಂಬಳ್ಳಿ (ನಾ). ಒಂದು ಊರಿನ ಹೆಸರು: ಪತ್ತೂರ ಕೊಜ್ಗುಣಿ 
ಸಾಮಿಯಗೆ ಬೆಟಪ್ಪುಳ್ಳಿಯೊಳ್‌ ರಾಜಮಾನ ಮೂಗಣ್ಣುಗಂ (ಎ೪. ೩, 
ಮುಳವಾ: ೦೦3-೬: ಸು. ೪60). [? * ಪಳ್ಳಿ] 

ಬೆಟಿಸು (ಕ್ರಿ). (?) : ಕೆಡೆ ಬೆಚಿಸುವೇಬಕ್ಟೋರುಂ ಕಿಡಿಸಿದೋನುಕ್ಕೋಟಿ 
xx ಬಾರಣೂಸಿಯುಳ್ಳಾಸಿರ್ವ್ವಪಾರ್ವ್ವರುಂ ಸಾಜ ಕವಿಲೆಯುಂ 
ಕೊನ್ನ ಕೊಲೆವಯುನ್ಹಿಗೆ (ಎಕ. ೪1. ಕಡೂರು. ೧೪೫-6; ಸು. 150). [?) 

ಸಿಜೆಟ್ನಿಆ 'ಬೆಳ್ಳೆಜ? ನೋ, 

ಹಿಬೆಚ್ಚು 'ಬೆರ್ಚು,' ನೋ. 

ಬೆಟ್ಟ (ನಾ). (?) : ಬೆಚ್ತಾಯ ಭತ್ತದೊಳ್‌ ನೂಜುಭತ್ತಮುಮಂ ,., 
ಬಿಟ್ಟರ್‌ (0೪. 1 (2). «೬-6; 890). 

[ಐ ಇದು 'ಬೆಲ್ಲಿಗೆ" ಎಂಬುದರ ಅಪಲಿಖಿತವಿರಬಹುದೆ ?] 

ಹಿಬೆಟ್ಟಿಲೆ 'ಬೆದ್ದಲ್‌' ನೋ. 

ಹಿಬೆಟಕ್ಕಿಲೆ *ಬೆದ್ದಲ್‌' ನೋ. 

ಬೆಟ್ಟು (ನಾ). ವಂಶ; ಕಂಲ : ತಳ್ತಿಜಾದಸುಂಗೊಳ್ಳನ್ನೆಗಂ ಕಾದಿ ತಾಂ 

ಬ್ಬುಂ ಕಿಕ್ರಿಸಿ ಸೆನ್ನುದಕ್ಕೆ ರಣದೊಳ್ಸುಸಿರ್ವ್ವರು ಕೊಂಗನಾಡೆಚ್ಚಿತ್ತುಂ 
ದಯಗೆಯ್ದುಂ (ಬ೫.೪(೫), ಕೃತ್ಯನ. ೪೦-೯; ಸು. (20ನೆಯ ಕ). 
[ತವು ವಿಟುಪ್ಪ] 

ಹಿಬೆಬ್ಬಿಲ "ಬೆಳ್ಳೊಲ' ನೋ. 

ಬೇ ಬೆಯ್‌, ಬೇಯು (ಕ್ರಿ). ಬೆಂದ (ಭೂತಕೃ). ಬೇವ (ವರ್ತಕೃ). 
ಬೆಂದು (ಭೂತನ್ಯೂ). ೧. ಸುಡು; ವಹಿಸು : ''ಬೇ _ ದಾಹೇ 
(ಸುಟ್ಟುಹೋಗು)`* (800) ; ಬೇವ ಶವಸಂಘಾತಂಗಳಂ ಚೆಕ್ಕು 
ಪೊಕ್ಕೆಯಾಗಳ್‌ ಕಡಿದುಗ್ರಭೂತನಿಕರಂ ಕೆಯ್‌ ಬೇಯೆ ಬಾಯ ಬೇಯೆ 
ತಿಂಬಂದಂ ತನ್ನ ಮನಕ್ಕಗುರ್ವಿಸುವಿನಂ ದುರ್ಯೋಧನಂ ನೋಡಿದಂ 
(೫೨೬೫: ೧೩-೬೦) ; ಬೆಂದ [೫೫೦. ಹುರಿದು ಬಿತ್ತಿದ] ಬೀಜಂ ಪುಟ್ಟದು 
(ಹತ. ೬). ವಿ. ಕುದಿದು ಪಕ್ಚವಾಗು ; ಅಕ್ಕಿಗಚ್ಚಂ 
ಬಸಿದು ಶಿಳಿನೀರನೊೆಗೆತ್ತಿ ಕಾಸಿಯಕ್ಕಿಯ ಹಾಕಿ ಬೇವಾಗ ಕಳಿಯನೆಟ್‌ದು 
ಬಳಿಕ ಬೇವಾ ಗಂಜಿಯ ಬಸಿದುಕೊಂಡು ಮುಂಚ್ಚುಳನಿಕ್ಕಿ . . , ಹೊಂಗಿಸಿ 
ಎಂಡು ಮೃದುವಾಗಿ ಮಾಡಿದುದು ತಾ ಶುದ್ಧ ಮುಪ್ಪೋದನಂ (ಸೂಶಣ.. 
೩-೨): ಹಿ. (ಆಲಂ) ಸಂಕಟಪಡು : ಯಾತನೆಪಡು ; ನರಳು: ಮರ 


ವಟ್ಟು ಕಃಡದೆ ಕಲ್ಪಮಹೀಜಂ ನಿಂದ.ವು ಜಠರಾನಲನಿಂ ಬೆಂದುವು 
ತನು ಬಾಟ್ವುಪಾಯವರಾವುದು ದೇವಾ (604. ೩-೬೪); ಅಳುರುತ್ತು 
ಮಿರ್ಪ ಮದನಾನಳಿನಿಂದೆತೆಂತು ಬೇವುದನಿತಂತತಿನಿರ್ಮಳಮಪ್ಪುದು 


ಲಾವಣ್ಯಂ (೫ದಂಉ- ೬೨೭); ರಂಜೆಯೊಳ್ಬೇವಂಗೆ ದಿಮ್ಮೌಷಧಂ 
ಕೈಸಾರ್ದೊಡೆ ಭಾವಿಪಂದವನೆ ಧನ್ಯಂ (ರರಾನ್ನು - ೩-0೭); ಬೆಂದೊಡಲ 
ಹೊರೆವುದಕ್ಕೆ ನಾನಾಅ್‌ (ತುಹಾರೇ.. 2-03-0೬), ೪. ನಾಶವಾಗು; 
ಹಾಳಾಗು ; ಅಳಿವನ್ನು : ಹೊಂದು ; ನೆನಹು ಸತ್ತಿತ್ತು 
ಭ್ರಾಂತು ಬೆಂದಿತ್ತು ಬೆಂದುದೊಳತೋಟಿಯಲಿ 
ಕೌರವವೃಂದ (ಕುವ್ಮರ್ರೋ- 08-00): ಇಂದು ನಿಮ್ಮಂಥ್ರಿಯ ಕಂಡು 
ಮದ್ಭವಬೇಜ ಬೆಂದುದೆಂದರು ದ್ವಿಜೋತ್ತದುರು (ನೋಶತ. ೪0-೩೦). 


* ಗಡ 


(ಅನತಂ- ೬೮೧. 


೬೬೨೧ 


ಬೇಂಗಪಲ್ಲಿ 


ಚಿಯ್‌: ೧. ವಿರಹಾನಲನಳುರೆ , , , ಕಾಯ್ಬಿಂದುರಿಯುತ್ತುಂ ಬೆಯ್ಹ. 
ಶೈಲಮಿರ್ಪಂತಿರ್ದಂ (ರರ್ಮಾಮ್ಮ- ೩-೬೨): ೩, ದಿವದೊಳ್‌ ಭೋಗಿಪೊಡಂ 
ಮಹಾನರಕದೊಳ್‌ ಮಃಖಾಗ್ನಿಯಿಂ ಬೆಯ್ಕೊಡು , , . ಒರ್ವನೆ 
ಬೆಯ್ಗುಮೆಂಬ ಜನರ ಶ್ರೀವಾಕ್ಯಮಂ ನಂಬಿದೆಂ (ರರ್ಮಾಕ್ಕು. ೩-೬೦). 
*| ಚೇಯು: ೧. ಉರಿಯೊಳಗೆ ಪತ್ರಂಗಳಂ ಹಾಯ್ಕು ಕರವನೆತ್ತದ ಮುನ್ನ 
ಬೆಂದಿತ್ತು (ಸಥ್ಳ ೫೦-೩೬); : ನಿದಾಘಸಮಯದ ಬಿಸಿಲ ಬೇಗೆಗೆ ಬೆಂದು 
ನೆಲನುಖ್ಲಸಿತಲೈ ಕಡುಗಾದ ಕಾವಲಿಯಂತೆ (ತೊರಣ- ೨-೪-೦೩). ೨. 
ಪಾತ್ರೆ ತುಂಬ ನೀರಿಟ್ಟು ಅಕ್ಕಿ ಹಾಕಿ ಬೆಂದ ಅನಂತರ ನೀರನ್ನೆಲ್ಲ ಬಸಿದು 
ತೆಗೆಯುವುದು ಸಾಮಾನ್ಯವಾಗಿ ಅನ್ನೆ ತಯಾರಿಸುವ ವಿಧಾನವಾಗಿದೆ 
(ಆ. ೬9). 
[ದೇ.॥ ತಮಿ, ಮಲ. ತುಳು, ಬೇಯು ; ಕೊಡ, ಬೆಯ್‌ ; 
ತೆಲ್ಲು ವೇಗು ; ಕೋತ್ಸ ವೆಯ್‌ ; ತೊದ. ಪೊರ, ನಾಯ್ಕು, ದೀ, 
ರ್ಜ, ವೇವ್‌; ಕುಣ, ವೇವ ; ಕುರುಖ, ಬೀಯಿನಾ] 
ಬೇ, (ಕ್ರ). ಬೇತಂ, (ಭೂತನ್ಮೂ), ದೈನ್ಯದಿಂದ ಅಥವಾ ಆರ್ತತೆ 
ಯಿಂದ ಬೇಡು: ಕೀಳುದನಿಯಲಿ, ಬೇತು, ಬಿಸುಸುಯ್ಕುತೆ, ಇನ್ನೊಬ್ಬ 
ನೊಲುಮೆಯನು ನಾನು ಹಾಡಿದ ಬಗೆಯೆ ನನ್ನೊಲುಮೆಬೇಗೆಯನು 
ತೆರೆದರುಹಿತು (ಇಗೀತ- ೪3-00). 
ಬೇತಃಕೆೊಳ್ಳು ದೈನ್ಯದಿಂದ ಕೇಳಿಕೊಳ್ಳು : “ಸ್ವಾಮಿ, ಸ್ವಾಮಿ, 
ದಿನಾಲೂ ಒಂದು ಗಂಟೆಯಾದರೂ ಪ್ರುಕ್ಟೀಸು ಮಾಡಿಕೊಳ್ಳೋ” 
ಎಂದು ರಾಜಂ ಅವನನ್ನು ಬೇತುಕೊಂಡ (ಸ್ಥಬಸ್ಮೇ. ೬): [7] 
ಬೊ- (ಉಪ). ಇಲ್ಲದುದು ಎಂಬ ಅರ್ಥವನ್ನು ಕೊಡುವ ಒಂದು 
ಉಪಸರ್ಗ : “ಬೇದಿರುಸು' ಪರಾ. [+ ಪಾರ, ಹಿಂ, ಬೇ] 
ಬೇಅಬರು (ನಾ). ಅವವಂರ್ಯಾದೆ ; ತಿರಸ್ಕಾರ ; “ಅವಮಾನ ” 
(ಉಕ. 29) ; ಕಾಚಪ್ಪನವರ ಒಬ್ಬ ಸಭ್ಯಗೃಹಸ್ಮನ ಬೇಅಬರು ಮಾಡ್ತಾ 
ಇದ್ದೀರಿ ನೀವು (ಡರು. ೬). 
[+ ಪಾಠ. ಹಿಂ ಬೇಆಬರೂ; ಮರಾ, ಬೇಅಬರೂ, ಬೇಆಬ್ರೂ] 
ಬೇಅಸಲ್‌ (ನಾ). ಆಧಾರವಿಲ್ಲದುದು ; ಸುಳ್ಳು; ಇಂಗ್ರೇಜಸರಕಾರದ 
ಸೀಮೆ, ಮೈಸೂರುಅರಸಿನ ಸೀಮೆ ಜಾಗದಲ್ಲಿ ಇದ್ದು, ನಿಮ್ಮ ಸೀಮೆಗೆ 
ಸಮಾಪವಾಗಿ ಇದ್ದರೆ, ತಮ್ಮ ಮನಸ್ಸಿನ ಅಂದೇಶ ಭಾವನೆ ಬೇಅಸಲೀ 
ಆಗುತ್ತಿತ್ತು (ಕಾತೇಂದ್ರ- ೦೪); ಮೈಸೂರುಅರಸಿನ ಸೀಮೆ ಜಾಗಾದಲ್ಲಿ 
ಇಂಗ್ರೇಜುಹಾದ್ದುರಕುಂಪನಿಸರಕಾರದ ಸೀಮೆ ಆಗಿ ಇದ್ದರೆ, ತಮ್ಮ 
ಯೋಚನೆಗೆ ಬೇಅಸಲ್‌ ಆಗುತ್ತಿತ್ತಪ್ಟೆ (ಉಶೇಂದ್ರ- ora). 
[+-ಹಿಂ. ಬೇಅಸಲ*] 
ಬೇಇಮಾನ, ಬೇಮಾನ (ನಾ). ನಂಬಿಕೆಗೆ ಅರ್ಹನಲ್ಲದವನು ; 
ಅಪ್ರಮಾಣಿಕ : ಕಾಲಗತಿಯಿಂದ ಸಂಭಾಜಿಯ ವಧೆಯ ನಂತರ 
'ರ್ಯಾಜಿ ಬೇಇಮಾನನಾದ (ಸ. 00). ಬೇಮಾನ ; ನೀವಾದರೆ 
ಮುಸಲ್ಮಾನಪಾದುಷಹರು ಹೀಗೆ ಹಿಂದೂ ಬೇಮಾನನೊಂದಿಗೆ 
ಸೇರುವುದು ಸರಿಯಲ್ಲ (ಬಕ್ಕಕು. ೪). 
[ ಪಾರ. ಹಿಂ, ಬೇಈಮಾನ್‌ ; ಮಠಾ, ಬೇಇಮಾನ್‌ ] 
40] ಬೇಂಕು “ಬ್ಯಾಂಕು' ನೋ. 
ಬೇಂಗಪಲ್ಲಿ (ನಾ). ಒಂದು ಬಗೆಯ ದೊಡ್ಡಹುಲಿ : ೬ಳೆದ ತಿಂಗಳಲ್ಲಿ 
ಒಂದು ಆಡ್ಡಬಲಿಪ್ಪನೋ, ಬೇಂಗಪಲ್ಲಿಯೋ ಒಬ್ಬ ಗೌಡನ ತೋಳನ್ನು 
ಕಚ್ಚಿ ಹರಿದುಬಿಟ್ಟಿತಲ್ಲ (ಶಲ್ಕ, ೨೨). ಐ ಇದು ತಮಿಳಿನ 'ವೆಃಜಕ್ಕಿ' 
ಎಂಬ ಶಬ್ದಕ್ಕೆ ` ಪುಲಿ” ಎಂಬುದು. (ಒಂದೇ ಅರ್ಥದ ಎರಡು 
ರೂಪಗಳು ಸೇರಿ ಉಂಟಾದ ಶಬ್ದರೂಪವಿರಬಹುದು. 
[ದೇ,॥ ತಮಿ, ವೇಜಕ್ಕ ; ಮಲ. ಪೇಣ್ಣ್ಯ ತೆಲು, ವೇಗಿ, /ಸಂ; ವ್ಯಾಘ್ರ] 


೩5 


58. 


& 


ಬೇಂಟ 


ಬೇಂಟ, ಬೇಟ (ನಾ). ೧. ಹೆಣ್ಣುಗಂಡುಗಳಲ್ಲಿ ಪರಸ್ಪರ ಉಂಟಾಗುವ 
ಮೋಹ; ಪ್ರಣಯ ; ಪ್ರೀತಿ: ಆ ಸ್ವಯಂಪ್ರಭೆ ಲಲಿತಾಂಗನಳ್ಳೆರ್ದೆಗೆ 
ತೊಟ್ಟನೆ ಬೇಂಟಮೆ [ಣ೫ಂ- ಬೇಟಮೆ] ಪುಟ್ಟೆ ಪುಟ್ಟಿದಳಿ(6ಂಠ್ರ 3-೭೩); 
ಜವ್ವನೆಯ ಮೊಲೆಯಂತೆ ಬೇಂಟದ ಕೊಂಡಾಟದಂತೆ ಮಧ್ಯಾಹ್ನದರ್ಕ 
ನಂತೆ . . . ಕಡೆಯೊಳ್‌ ಪೇಸುಪಥಮುಮಶೋಭೆಯುಮಾಗದೆ ಪೋಗದು 
(66೯ರ: ೩-೦33) ; ರೂಪಂ ಕರಂ ಮೆಚ್ಚಿಯುಂ ತಲೆಯಂ ತೂಗದೆ 
ಫಾಂಥರೀಂಟೆ ವಿಕಸತ್ತ ಎಷ್ಟ: ತುರರ್‌ ಚಿತ್ರಭೂತಲದೊಳ್‌ ನಾಂಟಿದ 
ಬೇಂಟಮೇಂ ಬಗೆಗೆ ನೀರ್ವೊಯ್ವಂತೆ. ಭೃಂಗಾರಶೀತಲತೋಯಂ।| 
ಗಳನಾಂತು ಪಾಣಿತಳದೊಳ್‌ ಪೊಯ್ವರಿ್‌ ಪ್ರಪಾಕಾಂತೆಯರ್‌' 
(6ನ: ೬-೦೫). ಬೇಟ: ೧. ಬಗೆಯೋಳ್ಳೇಟದ ಬೀಜಮಂ 
ತಳಿದು ನೀರ್ವೊಯ್ವಂದದಿಂ ತೋಳ ನುಣ್ಳೊಗರ್ಗಳ್ತೋರ್ಪಿನಮೆತ್ತಿ 
ತಣ್ಣಳಸೆಮಂ  ನೀರ್ಮೊಯ್ದುದುಂ (ಮಂ್ಗಪು. ೨-೨೪) ; ನೋಟ 
ವಶ್ತಲು ಮನದ ಬೆಸುಗೆಯ ಬೇಟವಿತ್ತಲು . . . ನೋಟಕರಿಗರಿದಾಯ್ತು. 
ಭಾವಿಸೆ ಬೆಡಗು ಮಾಯೆಯಲಿ (ಕ್ರಠುೋ. ೭೫) ; ನೆಲನ ಬೇಟವ 
ಬಿಸುಟು ಜೀವದಲುಳಿದು ತೊಲಗೆನೆ ಪವನಸುತ ಕಳಿಸಿ ನಗುತವೆ 
ಕೌರವೇಂದ್ರಂಗೆಂದನುತ್ತರವ (ಕುನ್ಗಾಳ. 3-02). ೨. ಆಕರ್ಷಣೆ; 
ಸೆಳೆತ : ಬೇಟವಿಲ್ಲದ ಬೆಲೆವೆಣ್ಗಳಿಲ್ಲ (೪2೫. ೨೬); ನೋಟದಲಿ ಮಾತಾಡಿ. 
ಪುರ್ಬಿನ ಬೇಬದಲಿ ಬೆಳ್ಮಾಡಿ . . . ಸರ್ವಸ್ವವನು ನೆಜಕಿ ಕವರಿ ಗೋಟು 
ಗೊಳಿಸುವ , . , ಬೇಟಕಾತಿಯರೆೊಪ್ಪಿದರು  (ಕೊರಣ. ೦-3-೬೦): 
ಕಡೆಗಣ್ಣು ಸವನುಡಿ ನಿಡುಹುಬ್ಬಿನ ಬೇಟ ಬಡನಡು ಕಡುನಿತಂಬಗಳ . . . 
ಮುದ್ದುಮಡದಿರನ್ನೆಯನೈದಿದರು (4050. ೨೦-೭೩). ೩. ಆಸೆ; ಬಯಕೆ: 
ಬೇಟಂ ಲೇಸು ಕುಡುವುದರಿದೆಂಬಂತೆ ಕೊಲೆ ಲೇಸು ಕಾವುದರಿದೆಂಬಂತೆ: 
ಎ « ೬ ಸಂಸಾರದ ಸುಖಂ ಲೇಸು ಮೇಗಣ ನರಕದುಃಖಂಗಳರಿಯಪು 
(6ರ3೯ಕ್ಕು: 6-50), [ದೇ.॥ ತಮಿ, ವೇಟ, ವೇಟೈ, ವೇಟ್ಟ; ಮಲ. ವೇಳ್‌] 

ಬೇಂಟಂಗೊಳ್‌, ಬೇಟಗೊಳ್‌ (ಕ್ರಿ). ಹೆಣ್ಣುಗಂಡು ಪರಸ್ಪರವಾಗಿ 
ಪ್ರೀತಿಯನ್ನು ಹೊಂದು; ಪ್ರಣಯದಲ್ಲಿ ಉತ್ಸಾಹವನ್ನು 
ಹೊಂದು : ಆನೋರ್ವಳ್ಳಿ ಬೇಂಟಂಗೊಂಡಿರ್ದೆಂ (ಕತ್ಮಾಕಾ- ೦೩೦-೦೦). 
ಬೇಟಗೊಳ್‌ : ಸ್ಮರಿಸಿ ಹಲವುಣಲ ಬೇಟಗೊಂಡಳಲನೊಂದಿರುಳೆ ಭೋಗ 
ದೊಳು ತೀರ್ಚಿದರು (866- 10-0೬೪) ; ತಳೆದುತ್ಯಲಿಕೆಯನಾದಂ ಬೆಳರ್ತು 
ಕಡುಬೇಟಗೊಂಡಳಂತೆಸೆವುದ್ಯಾನಲತೆಯನೀಕ್ಷಿಸಿ ನಾಂ ಪಾಟಲರ್ಮಾಗಗೈೆದೆ 
ನಿಂದು ದೇವಿಯ ಮೊಗಮಂಂ (ಕೃಶ್ಯಾರೋ. ೪೩). [ಯೇಂಟ- ಕೊಳ] 

ಬೇಂಟಗಾಅ, ಬೇಟಕಾರ, ಬೇಟಕಾಜ್ಯ (ನಾ). ೧. ಪ್ರಣಯಾಸಕ್ತ 
ನಾದವನು ; ಪ್ರಣಯಿ. ೨. ಕಾಮುಕ: ಜುರೆಯ ಮಾತಂ 
ನಂಬಿ ತನ್ನ ಪೆಂಡತಿಯಂ ಬಿಡುವ ಬೇಂಟಗಾಅನುಮಂ (ರರ್ಮನ್ಕು. ೪ ೩0). 
ಬೇಟಕಾರ : ೧. ಬೇಟಕಾರ ಬಂದ ಮಾದ, ಹಹ್ಹ! ಏನು ಬೇಟವೋ! 
(300s. ೩-0). ಬೇಟಕಾಜ್ಯಿ : ೧. ಇದಂ ಪೆಗಿಲಿಂ ಗಡಮೆಂದು 
ಬೇಟಕಾಲನಿರದೂಟ್‌ ಸಾಲ್‌ ಜಡಿವಂತೆಸೆಗುಂ ಸಹಕಾರಕೋಮಂಳಾಂಕುರ 
ಪರಿತುಷೃಪುಷ್ಟ ಪರಪುಷ್ಪಗಳದ್ದನಿ. ನಂದನಂಗಳೊಳ್‌ (ಕಶಣ. ೨-0) ; 
ಕರುಣಿಸದೆ ಬೇಟಕಾಜರ ಶಿರಮಂ ಕೊಳ್ಳೆಂದು ಕಂತು ಮಧುವಿಂಗಟ್ಟಲ್‌ 
ಪರೆದಲೆಗೊತ್ತಿರ್ದುಂಡಿಗೆಯರಗನೆ ಪೋಲ್ಡತ್ತು ಶೀತಕರನ ಕಳಂಕಂ 
(ತೂಕ್ಕಿತು. ೪-333)- [ಬೇಂಟ ----ಕಾಜ] 

ಬೇಂಟಿಗ (ನಾ). ಬೇಟೆಯಾಡುವವನು; ಬೇಡ; 
ಇಡುವಲ್ಲಿ ಸಿಡಿವಲೆ . . . ಬಿಡುವಲೆಗಳಿನಿಪ್ಪವೆಸೆದುವಾ ಬೇಂಟಿಗರೊಳ್‌ 
(toro 6-39). [ಬೇಂಟೆ -- ಇಗ] 

ಬೇಂಟೆ, ಬೇಟೆ (ನಾ). ೧. ಕಾಡುಪ್ರಾಣಿಗಳನ್ನು ಕ್ರೀಡೆಗಾಗಿಯೋ 
ಆಹಾರಕ್ಕಾಗಿಯೋ ಹಿಂಬಾಲಿಸಿ ಹಿಡಿಯುವುದು ಅಥವಾ 


ಬರೆ: 


೬೬೨೨ 


19 


ಬೇಂಟೆಗಾಟ 


ಕೊಲ್ಲುವುದು ಶಿಕಾರಿ; ಸಪ್ತವೃಸನಗಳಲ್ಲಿ ಒಂದು: “ಆಚ್ಮೋಟನಂ, 
ಮೃಗಯಾ, ಮೃಗವ್ಯಂ, ಪಾಪರ್ಧಿಃ, ಆಖೇಟಕಃ_ಈ ೫ ಬೇಂಟಿ” 
(ತಂಪ. ೭೦-೨೦); ಅವರ ತಪೋಮಹಾತ್ಮ ,ದಿಂ ಲಲಿತಘಟಿಗೊಂದುವಿಗಃ 
ಮಸ್ಟೊಡಂ ಬೇಂಟಿ ಸಮನಿಸದೆ (6ಸ್ಗಾಣ. 58-28); ನಾಮಿದನಟ್‌ಯದಂತು 
ಬೇಂಟೆಯ ನೆವದೊಳ್‌ ಬಟ್ಟೆಗಳಂ ಸೋದಿಸುವಂ (ಕಂಸಣ: ೩-೪ ನ); 
ಜವ್ವನದಿ ಬೇಂಟಿಗೆನುತಾಕೆ ಕಾಡೊಳಗಲೆಯುತಿರಲೊರ್ವ ಗೈರಿಕವಸನವೇಷಿ 
ಸುರಪುರುಷನೈತರಲ್‌ (8ತ್ರಾಂಕ- ೭೬-೦೯೫) ೨. ಬೇಟೆಗೆ ಸಿಕ್ಕಿ ಬೀಳುವ 
ಪ್ರಾಣಿ; ಈಡುಮ್ಸಗ : ದೇವರ ಧರ್ಮದೊಳೊಂದು ಬೇಂಟಿ ದೊರೆ 
ಕೊಂಡರೆ. ಕೂಡಲಸಂಗಮದೇವಂಗರ್ಪಿತವ ಮಾಡುವೆ(ಯನ. ೯೭). 
೩. (ಆಲಂ) ಅನಾಯಾಸವಾಗಿ ದೊರಕಿದುದು ;ಲಭ್ಯವಾದುದು : 
ಮೇಧಾವಿನಿಯ ಪ್ಯದಿಂದೆಂತಪ್ಪ ಬೇಂಟೆ ದೊರೆತುದಿಂದು | 
(ತಂದ್ರಸು ೩೯-೨4). ಬೇಟೆ : ೧. ಖೇಳಮೇಳದ ಬೇಟೆಗಳ ಷೈಹಾಳಿಗಳ 
ಜೂಜಿನ ಸಮಂಜಸಲೀಲೆಗಳ ಕೇಳಿಯಲಿ ಕಳೆವರು ಪಂಚವರ್ಷಗಳ (ಸಂತ. 
೩೫-೦); ಗುನವೆಲ್ಲಕೆ ಹಿತವಹುದದು , , . ಪುಣ್ಯಹೀನಸತಿಯರಾಟ 
ಬೇಟೆ ಕಾಳಗ ಬಂದರೇನೆನ್ನಬಹುದದು ಪಾಪ (ಕ6ತ. ೧-೪) ; ಎವ್ಮೊಯ 
ಬೇಟೆಯನ್ನೇ ಇಚ್ಛಿಸುವ ಅವರು ನಮಗೆ ಕಷ್ಟ ಕೊಡಲಿಕ್ಕಿಲ್ಲ (ಗಾಶೆ.೬೦)- 
ಪಿ. ಸಿಕ್ಕ ಬೇಟೆಯನ್ನು ಎಲ್ಲರೂ ಸರಿಯಾಗಿ ಹಂಚಿಕೊಳ್ಳಬೇಕು (ಸುಂ: 
೪-00); ಬಿಡದಿರು ನೀನಿಂದು ಹಿಡಿದೊಂದು ಬೇಟೆಯ ಕೈಯೊಳಗಿರು 
ವೊಂದು ಮೊಲವ (ಇಂತ5. ೫-೦೪). ೩. ಬೇಟೆ ಬಲೆಯೊಳಗಿಂದ ಪಾರಾಗಿ 
ಹೋದುದನ್ನೇನು ಬಲ್ಲಳು (ಎಸೀ. ೬೩6). ೪. ಹುಡುಕಾಟ; 
ಅರಸುವಿಕೆ : ಎರಡನೆಯ ಹೆಂಡತಿ ತೀರಿಕೊಂಡು ಆರೇಳು ತಿಂಗಳಾಗಿದ್ದು 
ವಂತೆ. ಅಷ್ಟೆ] ಈಗ ಇನ್ನೊಂದಕ್ಕಾಗಿ ಬೇಟೆಯಂತೆ (ಕತ, ೩3). 
ಬೇಂಟೆಯನ್‌ ಎ ಬೇಟೆಗಾರ ; ಬೇಡ; ಶಬರ: ತೊಟ್ಟೆಕ್ಕವಡಂ 
ಮರವಿಲ* ಕಟ್ಟಿದ ಪಣೆಕಟ್ಟು , . . ತನ್ನೊಳಮರೆ ಬೇಂಟೆಯನೊರ್ವಂ 
ಬಂದು. ಪೊಡವಟ್ಟು ಕರಿಡಿಂತೆಂದಂ (ಶಂಶಥಾ, ೩-೩೬). 
(ದೇ.॥ ತಮಿ. ವೇಟ್ಟ, ವೇಟ್ಟು, ವೇಟ್ಟೈ; 
ತುಳು. ಬೇಂಟೆ, ಬೇಟಿ. ಬೊಂಟೆ ; 
ಮೇಂಟ್ಯ ವೇಟ ; ಕೋತ,ವೆಟ್‌ 
ಬೇಂಟೆಕಾಣ "ಬೇಂಟೆಗುಜಿ' ನೋ. 

ಬೇಂಟೆಗ, ಬೇಟೆಗೆ (ನಾ). ಶಿಕಾರಿಯಾಡುವವನು : ಬೇಡ ; ಶಬರ; 
ವ್ಯಾಧ: ಒಂದೆ ಪಲ್ಲಿ ಬೇಂಟೆಗರ ಕೆಯ್ಯೊಳಾದಂತೆ (೩64. 0೪-೫೬ ೭); 
ಪಸಿವಿಂದಂ ಬೇಂಟೆಗಂ ನಟ್ಟಡವಿಗೆ ನಡೆತಂದು (ಶಂಕ 08) ; ದೀದದ 
ಹೋರಿಯಂ ಕಟ್ಟಿ ಬೇಂಟೆಗಂ ಮರಸು ಕುಳಿತಿರೆ ಮರದ ತುದಿಮಂಚಿಗೆಯ 
ಮೇಲೆ (ಉಕ. ೩೦೦-560). ಬೇಟೆಗೆ: ಬೇಹಿನ ಸಿಂಗ ಬೇಡರ ಪೆಮ್ಮ 


ಮಲ, ವೇಟ್ಫ್ಯ 
ಕೊಡ. ಬೋಟಿ; ತಲು. 
ತೊದ. ಪೆಟ; ನಾಯ್ಯ. ವೇಟ] 


ಜೀಟೆಗ[ಣಣಾ: ಬೆಟ್ಟೆಗ. ]ಚೋಹದ ಹರಿಗೆಯ ಲಿಂಗ ಸೋಹಿನ 
ಪೆನ್ನನವರ ಕಳುಪಿದನಂದಾ ಹುಯ್ಕಲಿಗೆ (10೫0. ೦೯-೪). 


[ಬೇಂಟೆ + _ ಗೃ) 
ಬೇಂಟೆಗಾರ್ತಿ (ನಾ). ಬೇಡಿತಿ : ಶಬರಿ: ಪಾಂಥರ್‌ ಬಲವಂದು 
ಬೆಳ್ಮಗದೆಮೊಲ್‌ ಸಾರ್ತಂದು ಬೆಳ್ಳುಗೆ ಪೂಮರಿಯರ್‌ ಕಾಮನ 
ಬೇಂಟೆಗಾರ್ತಿಯರೆನಿಪ್ಪಾಶಂಕೆಯಂ ಮಾಡುವರ್‌ (ಸತು. ೫-೭೬) ; 


ಶೋನ್ಮ ಗಮಂ ಕಠ.ತ್ತು ಕೋಲೆತ್ತುವ ಬೇನಟೆಗಾ [ಐ 
ಯರವೋಲೆಸೆದರ ಮಿಗೆ ಮಾಲೆಕಾರ್ಶಿಯರ್‌ (೧೦೪. ೨-6). 
ಬೇಂಟೆಗಾಅ-೬ - ತ್ಮಿ (ಆ.ಇತ್ತಿ)] 
ಜೇಂಟೆಗಾಅ. ಬೇಂಟೆಕಾಲಿ. ಬೇಟೆಕಾಜಿ, ಬೇಟೆಗಾರ. ಬೇಟೆಗಾಅ (ನಾ): 
ಶಿಕಾರಿಯಾಡುವವನು ; ಬೇಡ; ಶಬರ ; ಕ್ರೂರರಪ್ಪ ಬೇಂಟೆಗಾಜ 
ರೊಳ್ಳೂಡಿ . . . ಬೇಂಟೆಗೆ ಪೋಪ ರೌದ್ರಾತ್ಮರ ನೆಗಲ್ತಿಯೆ ನರಕಗಮನ 


ಕಾರ್ತಿ 


ಬೇಂಟೆಗೊಳವಿ 


ಮನಜಾಪುಗುಂ (ರರ್ತಾಕ್ಕು, ೩-೬) ; ಅಂತೊರ್ವ ಬೇಂಟಿಗಾಜಂ ಬಂದು 
ರಾಜಹಂಸಂಗೆ ಪೊಡೆಮಟ್ಟು ಇಂತೆಂದಂ (ರಕಕು. ೨-೦೦೨ 5)- ಬೇಂಟೆಕಾಜಿ ; 
ನೋಡಿದ ಪೆಂಡಿರೆಲ್ಲಂ ಕಾಮದೇವನೆಂಬ ಬೇಂಟೆಕಾಜಂಗೊಡ್ಡಿದ ಪಲ್ಲೆ 
ಗಳಂತರಲಂಬಿನ ಮೊನೆಗೆ ಪೂಣೆ ಪೊತ್ಕು ಪಕ್ಕಾಗಿರೆ (ಕತಣ- ೪-೩೪); 
ಬೇಂಟೆಕಾಜನಂತೆ ಅಡಿವಜ್ಜೆ ಯನಜಿಸಿಯುಂ (ಗರಾಯು- ೬-೨6 5); ಹೇರಿಟ್ಟಿ 

೬. ಎ ಕವಲಂಬುಸಹಿತಂ ಭೋರನೆ ನೆರೆದತ್ತು ಬೇಂಟೆಕಾಅರ ತಂಡಂ 
(1530-೬೪). ಬೇಟೆಕಾಣ : ಬೇಟೆಕಾಜನು ಮೃಗವನಟ್ಟಿ ಮೃಗ ಗೋರಿ 
ಗೊಳಗಂಗದಯ್ಯಾ (ಏಸವ. 648) ; ಚೆರರು ಮಲ್ಲರು ಬೇಟೆಕಾಜ[ರಾಣಾ- 
ಬೇಂಟೆಗುಜ]ರು. ಪರಿಜನಾವಳಿಸಹಿತ . . . ಪಯಣದಲರಸನೈತಂದ 
ಕನಾ. 0೭-೬೨), ಬೇಟೆಗಾರ : ಲಕ್ಕೂರಿಗೆ ಮೂಡಲ ಆಗ್ನೇಯ 
ವಿದಿಕ್ಕಿನಲ್ಲಿ ಬೇಟೆಗಾರನ ಆಲದ ತಾಳಿನನ್ಲಿ ನಟ್ಟ ಇಲ್ಲು ೧ (ಎಕ wm, 
ನೈಸೂರು. ೦೦೬-೩೦ ; 1604) ; ಬೇಟೆಗಾರನಿಂದ ತಪ್ಪಿಸಿಕೊಂಡು ಓಡುವ 
ಮೃಗಗಳು ವೇಗದಿಂದ ಪೊದೆಯಲ್ಲಿ ಪುವೇಶಿಸುವಂತೆ ಇವು ಅಗ್ನಿಯನ್ನು 
ಪ್ರವೇಶಿಸುತ್ತದೆ (ಹುಣ್ಮರ- 200). ಬೇಟೆಗಾಣ : ಬೆಟ್ಟದ ನವಿಲಿಗೆ 
ಕಣ್ಣೀರು ಬಂದರೆ ಬೇಟೆಗಾಜಗೆ ದಯ ಪುಟ್ಟೀತೆ (ಭಕರ. ೦-೦೩೩-೨). 
ಬೇಟೆಗಾರನ ಹಕ್ಕಿಎತನ್ನ ಆಹಾರವನ್ನು ಬೇಟೆಯಾಡಿ ದೊರಕಿಸಿ 

ಕೊಳ್ಳುವ ಹಕ್ಕಿ; ಮಾಂಚುಳ್ಳಿ: (8). ಬೇಟೆಯ ರಾಯ ಎ ಒಂದು 
ದೇವತೆಯ ಹೆಸರು; ಸಂಲಜನರಿಗಿಷ್ಟಾರ್ಥವನೀಯುತ ಭರತ 
ವತ್ಸಲನು ತಾನಾಗಿ ಅಂಳಂಕಮೂರ್ತಿ ಬೇಟೆಯ ರಾಯನಾ ಗಿರಿಶಿಖರ 
ದೊಳಗೆ ನೆಲಸಿಷನ? (ಕಂ. ೩-೪)- [ಬೇಂಟೆ4- -- ಕಾಜ] 

ಬೇಂಟೆಗೊಳವಿ (ನಾ). ಶಿಕಾರಿಗೆ ಉಪಯೋಗಿಸುವ ತುಪಾಕಿ, 
ಬಂದೂಕು; ತಮ್ಮ ನೇಹಿಗರ್ವೆರಸು ಬೇಂಟಿಗೊಳವಿಗಳಂ ತಳೆದು 
ಪೊಜಮಟ್ಟು ದೇಗುಲದ ಗೋಪುರಪ್ರಾಕಾರ ಮಂಟಪ ವಿಮಾನಂಗಳೊಳ್‌ 
ನೆಲಸಿರ್ಪ ಕಿಜುವಕ್ಕಿಗಳನೂದಿ ಮಾಂಟೆಗಳಿಂದಿಟ್ಟು ಕೆಡಪಿ (39ರ. ೬-೪). 

[ಬೇಂಟೆ ... ಕೊಳವಿ (< ಕೊಲವಿ)] 

ಬೇಂಟೆಗೋಲ್‌ (ನಾ). ಶಿಕಾರಿಯಲ್ಲಿ ಬಳಸುವ ಕೋಲು, - ಬದಿಗೆ: 
ಪುಳಿಂದರ ಬೇಂಟೆಗೋಲ್ಲಳಂ ಬಡಿಯೆಂಬರ್‌ , , . ಅಡಿ: ಎರಂಘ್ರ 
ಗಳನಲ್ಲದೀ ನುಡಿಗಳಂ ನುಡಿಯರಾ ಜನಪದದೊಳು. (#04. ೬-00) 

[ಬೇಂಟೆ - ಕೋಲ್‌) 

ಬೇಂಟೆನಾಯ್‌, ಬೇಟೆನಾಯಿ (ನಾ). ಇತರ ಪ್ರಾಣಿಗಳನ್ನು ಶಿಕಾರಿ 
ಯಾಡುವ ನಾಯಿ ; ಶಿಕಾರಿಯ ತರಪೇತು ಹೊಂದಿರುವ ನಾಯಿ . 
ಕಂಪುವಿಡಿದಿಂತು ಬರ್ಕುಂ ಬಿಡದೆ ಬೇಂಟೆನಾಯ್‌ (ಅಕ್ಕತ್ಕಾ. 6-60). 
ಬೇಟೆದಾಯಿ : ಕ್ರಮೇಣ ಟೈಗಳು ಸೊಗಸಾದ ಬೇಟೆನಾಯಿಯಾಯಿತು 
(ಕಾನೂರು. 0೬9) 'ಯಾಡುವುದಕ್ಕೆ ಕಲಿತ ಮಲ್ಲ ಬೇಟೆನಾಯಿಯ 
ಟೊಂಕ ಮುರಿದ (ಣಕ). [ಬೇಂಟೆ 4 ನಾಯ್‌] 

ಬೇಂಟೆಪಜ್‌ 'ಬೇಂಟೆವಜ್‌' ನೋ. 

ಬೇಂಟೆಪ್ಪಲಿ (ನಾ). "೧. (ಆಲಂ) ಮೃಗಗಳನ್ನು ಬೇಟೆಯಾಡುವುದಕ್ಕೆ 
ಉಪಯೋಗಿಸುವ ಪಳಗಿಸಿದ ನಾಯಿ. ೨. ಪ್ರಾಣಿಗಳನ; 
ಬೇಟೆಯಾಡುವುದರಲ್ಲಿ ಹುಲಿಯಂತಿರುವವನು ; ಕಲಿ; ಪರಾಕ್ರಮಿ; 
p ಬೇಟೆಯಾಡುವ ನಾಯಿಗಳಿಗೆ ಮತ್ತು ಪರಾಕ್ರಮಿಗಳಿಗೆ, 
ಆವರ ಶಕ್ತಿಯ ಹೆಚ್ಚಳದ ಗುರುತನ್ನು ಸೂಚಿಸಲು ಬಳಸುವ ಪದ: 
ಬೇಂಟಿಪುಲಿಗಳಿರ, ಕೆಳೆಯರಿರ, ನಿಮ್ಮೊಳಂ, ಅವನೊಳಂ, ಈ ಆ 
ಪೊ ಇಟ್ಟೆನ (ತೃತ್ಥಾ- ೨೩-೪೬0). [ಬೇಂಟೆ 4 ಪುಲಿ) 

ಬೇಂಟೆಯಾಡು, ಬೇಟೆಯಾಡು (ಕ್ರಿ). ಪ್ರಾಣಿಗಳನ್ನು ಹಿಂಬಾಲಿಸಿ 
ಹಿಡಿ ಅಥವಾ ಕೊಲ್ಲು; ಶಿಕಾರಿಯಾಡು: ವರು ಮಧು 
ಮದ್ಯಮಾಂಸಂಗಳಂ ಸೇದಿ; 


೬೬೨೩ 


ಬೇಕರಿವೋಗು. 


ದುಃಖಂಗಳನನುಭವಿಸುವರ್‌ (ನತ್ಮಾರಾ- ೯೬-3೦); ನೀನುಂ ತಾನುಮೊಮ್ಮೆ 
ಗಂಗಾನದೀತೀರದೊಳ* ಬೇಂಟೆಯಾಡುವಲ್ಲಿ , , , ದಿವೃಜ್ಞಾ ನಿಗಳಂ 
ಕಂಡು ಪೊಡೆಮ್ಟು (ಶಂಕರಾ ೯-೬೬ ವ; ಮಷ್ಟಮೃಗಗಳ ಬೇಂಟೆಯಾಡಿ 
೬ ಸುಜನರರಿಷ್ಟವನು ಪರಿಹರಿಸುತ್ಳತಂದನು ಸರಾಗದಲಿ (ಕುಪ್ಮಾಪಿ- 
5 |. 6-00). ಬೇಟೆಯಾಡು ; ತುಣಉುಪಳ್ಳಿಗಳ ನೋಡಿ ವನಾಳಿ ತಪ್ಪದೆ 
ಬೇ[ಕಾಣಂ. ಬೇಂ]ಟೆಯಾಡಿ ಸಮಸ್ತಬಲಸಹಿತ . . . ನೃಪ ಬಿಡಿಸಿದನು 
ಪಾಳಯವ (ಕುಠ್ಕಾಅ. ೦6-೦) ; ಬೇಟೆಯಾಡುತ ಬಂಡ ಸ್ವಾಮಿ ಬೆಟ್ಟದ 
ಮೇಲೆ ನಿಂದ (ಫ್ರಂ 9-೬೬-೨); ಅಂದು ಬೇರೆ ಬೇಟೆಯು ಸಿಕ್ಕಲೂ ಇಲ್ಲ 
* » ಬೇಟೆಯಾಡುವ ಮನಸ್ಸೂ ಇರಲಿಲ್ಲ (ಕ್ರೀಕಾಯ. ೩0). 
[ಬೇಂಟೆ - ಆಡು) 
ಬೇಂಟೆವಸದನಂಗೊಳ್‌ (ಕ್ರಿ). ಶಿಕಾರಿಯ ವೇಷವನ್ನು ಹಾಕಿಕೊಳ್ಳು.- 
ತೊಟ್ಟುಕೊಳ್ಳು; ಬೇಂಟೆಪಸದನಂಗೊಂಡು [ಕ]ಂಡಿಯ ಬಾಗಿಲೊಳು 
ದಾತ್ತನಾರಾಯಣನುಂ ನಾರಾಯಣನುಮಿರ್ದು ಪುಗಿಲ ಪುಲ್ಲೆಯ ಮೊದಲು 
ರಮುಮಂ... ಎಚ್ಚು ಬಿಲ್ಲ ಬಲ್ಮೆಯಂ ಮೆಅಕಿದು (ಭರಣ. ೩.೪೭ ೫). 
25 [ಬೇಂಟೆ -- ಪಸದನ 2. ಕೊಳ್ಳ] 
ಬೇಂಟೆವಟ್‌, ಬೇಂಟೆಪಚಕ (ನಾ). ಶಿಕಾರಿಯ ತಮಟೆ,- ಡೋಲ್ಕು_ 
ಹರೆ: ತೊಟ್ಟೆಕ್ಕವಡಂ ಮಶವಿಲ್‌ ಕಟ್ಟಿದ ಪಣೆಃಟ್ಟು ಬೇಂಟಿವಣಿ ., , 
ತನ್ನೊಳಮರೆ ಬೇಂಟೆಯನೊರ್ವಂ ಬಂದು ಪೊಡಮ್ಬು (ಕಂಕಣ: 3-೬೬); 
ಪರೆಪೊತ್ತಜೊಳೆದ್ದು ಬೇಂಟಿವಲ್‌ಯಂ ಪೊಯ್ವರ್‌ (ಸನುಶ- ಅರುಂಂ. 1, 
೩63-4೯); ಅಬ್ಬರಿಸಿದುದು ಬೇಂ[ಜಾಕಾಂ, ಬೇ]ಟೆವಟ? (ತೊರ0 ೬-೩-೦೦); 
ಬೇ: ವಟ್‌ಯಬ್ಬರಮುಣ್ಮಿತು ತದ್ವನಾಂತದೊಳ್‌ (ಫಂ. ೨೭-೪೯), 
ಬೇಂಟೆಪಟ್‌; ಪುಚಮಹಾಶಬ್ದಮನೊಲ್ಲದೆ ಬೇಂಟೆಪಜಸಿಯಂ ಪೊಯ್ಸಿ 
(ರರ್ಮಾಮ್ಮ- ೭-೬೬); [ಬೇಂಟೆ - ಪಜ] 
ಬೇಂಟೆವೋಗು (ಕ್ರಿ). ಮೃಗಗಳನ್ನು ಹಿಡಿಯಲು ಹೋಗು: ಶಿಕಾರಿ 
ಮಾಡಲು ಹೋಗು : ಬೆಂಟೆಯ ನೆವದೊಳ್‌ ಬಟ್ಟೆಗಳಂ ಸೋದಿಸುವ 
ಮೆಂದು ನಿಚ್ಚಂ ಬೇಂಟೆವೋಗೆ (ಕರಣ. ೩-೪ 5); ಆತನೊಂದು ದೆವಸಂ 
ಬೇಂಟೆವೋಗಿ ವಯೋಧಿೀನಪ್ಪುದೊಂದು ಪುಲಿಯಂ ಕಂಡು (ಶಂತತಂ, 
[ಬೇಂಟಿ 4 ಪೋಗ್ಕು (ಇ. ಪೋ,)] 
ಬೇಂಟೆಸೋವು (ನಾ). ಬೇಟೆಯನ್ನು ಅಟ್ಟಿಸಿಕೊಂಡು ಹೋಗುವುದು; 
ಅಟ್ಟಿದುವು ಸೆಲೆಯಡಗಿತೀ ಬೇಂಟೆಸೋವು ನೆಟ್ಟಗಾಗದೆ. ಫೋಯ್ತು, 
ಬಜ್‌ಯ ಮೆಯ್ನೋವು! (8ಕ್ಕತ್ಕಾ- ೩೬-೬೯೬). 
[ಜೇಂಟೆ'- ಸೋವ್ಯ (ಆ ಸೋಪು)] 
ಬೇಳ (ನಾ). ೧. ಕಪ್ಪೆ. ೨. (ಆಲು) ಪುಕ್ಕಲುಮನುಷ್ಯ ; ಭೀರು ; 
ಹೇಡಿ: ನೀರೆ ತಡಿಯಲಿ ಕಾಲಯವಗಂಜಿ ಗುಜ್ಜುಹೊಗುವುದು 
ಪೆುಗಳಿದಿರಿಲಿ ಲಜ್ಜೆದೊಜ್‌ವುದು ಕೀಳುಬೇರ ಬಜ್ಜಿಸುವುದಿದು ನಿನ್ನ 
ಪೌರುಷವೆನುತ ತೆಗದೆಚ್ಚ (ತ್ರಶ್ನಾತ- ೦೫-೬). (ಸಂ, ಭೇಕ] 
ಬೇಕರಿ (ನಾ). ರೊಟ್ಟಿ, ಬಿಸ್ಕತ್ತು ಮುಂತಾದವುಗಳನ್ನು ತಯಾರಿಸಿ 
ಮಾರುವ ಅಂಗಡಿ : ಪ್ರತಿದಿನ ಬೆಳಗಾದೊಡನೆ “ಬೇಕರಿ'ಗೆ ಹೋಗಿ 
ಬ್ರೆಡ್‌ ತೆಗೆದುಕೊಂಡು... * ಸಾಹೇಬರುಗಳಿಗೆ  ಮೋಟಾರುಗಳ 
ಮೂಲಕ ಕಳಿಸುವುದೂ ಅವುಗಳಲ್ಲೊಂದು ಕೆಲಸ (ಉಂ: ೦೬). 
[+ ಇಂ. ಸರೀ?) 
ಬೇಕರಿಗೊಳ್‌ (ಕ್ರಿ). ಬೆಂದು ಕರಿಕಾಗು ; ಸೀದು ಹೋಗು; ಸೀಯು : 
ಎಲ್ಲಿ ಉಡುಗಿದೆ ಎಲ್ಲಿ ಬೆಂದೆ ಎಲ್ಲಿ ಬೇರಿಗೊಂಡೆ ನೀನು ಎಲ್ಲಿ ಹೋದೆ 
(ase.  (( .... [ಬೇ 4- ಕರಿಗೊಳ"] 
ಆ|ಬೇಕರಿಮೋಗು (ಕ್ರಿ). = ಬೇಕರಿಗೊಳ್‌ : ಬರಿಯೆಲ್ಬೇಣಕಿಟ್ಟ ಕಂಕಂಳಕ 
ಪೆಡತಲೆಯೊಳ್‌ ಪೊಶ್ಯ ಕಣ್ತೋರ್ಪ ಕೆಯ್ಯಾಲ್ಲೆರೆ ಪಾತಾಳಕ್ಕೆ ಪತ್ತಿರ್ದೊಣ 


೩% 


3s 


ಬೇಕಾಯದೆಶೀರ ೬೬೨೪ ಬೇಗಂ, 


'ಮಜುಡುಗಿರ್ದೊಂದುರಂ ಪೂಟ್ಹಿ ಬಾಯ್ಬೇಕರಿ [ಕಾಕಾಂ- ಬೇರಿ, ಬೆಕ್ಕರಿ] ನೀನೆ ಕಿತ್ತು ನಿನ್ನ ಜುಟ್ಟಿನಲ್ಲಿ ಸಿಕ್ಕಿಸಿಕೊಂಡೆಯೇನೋ ಬೇಕೂಫ (ಕಸೊ. 
ವೋದಂತಿರ್ದ ಬಾನಂಗುಳಿ ಗಿಟಿಗಿಟಿಜಂತ್ರಂಬೊಲಾಗಿರ್ದ  ಮೆಯ್‌ 3೬): ಬೇವ್‌ಕೂಫ್‌: ಯೆಲೋ ಬೇವ್‌ಕೂಫ್‌ ಅನವಶ್ಯಕ ತಲೆಯೆಲ್ಲಾ 
ಮೆಯ್ಸಿರಿ ಚಿದ್ರೂಪಕ್ಕೆ ಪಕ್ಕಾಗಿರೆ ಚರಿಗೆಗುಣಲ್ಬಂದನೊರ್ವಂ ಮುನೀಂದ್ರಂ ಹರಟಬೇಡ (ರೇಕರು. ೦೪. (ಪಾರೆ. ಬೇವಕೂರ್ಫ ಓಂ. ಬೇಕೂಫ್‌, 
(ಅರ್ಥೇ, ಓ-೨; ಕತರ: ೪-303 ನೋ); ವಾದಿಗಳೆರ್ದೆಗಳಿಂತು ಬೆಂದು ಬೇಕರಿ ಬೇವಕೂಫ್‌; ಮರಾ. ಬೇಕೂಬ್‌, ಬೇವಕೂಫ್‌, ಬೇನಕೂಬ್‌] 
ವೋಗದಿರವೆಂದು ಶೋರ್ಪಂತೆ ತಂದ ವಿತಾನಾಂಬರಂದೋಜ್‌ ತತ್‌ತಥನ| 5 |ಬೇಕೂಫ "ಬೇಕೂಫ್‌' ನೋ, 
ಮೆಲ್ಲ ವಿಜ್ಞಾಪಿಸೆ (ತಣ. ೩-೦ಬಿ.. [ಬೈ 4 ಕರಿವೋಗು] ಬೇಕೊಂಡಿ (ನಾ). ಒಂದು ಬಗೆಯ ಔಷಧೀಸಸ್ಯ : ಬೇಕೊಂಡಿಯ 
ಬೇಕಾಯದೆಶೀರ, ಬೇಕಾಯಿದೇಶೀರ, ಬೇಕುಯ್ದೆಶೀರ (ಗು). ೧. ಸೊಪ್ಪಂ ಹಳೇಎಣ್ಣೆಯಲ್ಲಿ ಸಿ ಬಿಡಲು ಕೆಬರವು ಮಾಣ್ಗುಂ. 
ಕಾನೂನುಬಾಹಿರವಾದ; ಅಕ್ರಮವಾದ : ನನ್ನಗೂಡ ಬೇಕಾಯದೆಶೀರ (ಕಂ. ಲ. [3] 


ಸಂಬಂಧ ಇಟ್ಟುಗೊಂಡಿದಿ ಅಂತೆ, ಅದನ್ನು ಮುಚ್ಚಿಗೊಳ್ಳಾಗ ವಸ್ತಾ ವಡವಿ) |ಬೇಕೋಲು (ನಾ). (ಉಕ) ಒಂದು ಬಗೆಯ ಕೋಲು; ಕವೆಗೋಲು 
ಅಂಟಿಸತಿ (ತ್ತರ, 030); ಆದರೆ , , . ಬೇಕಾಯದೆಶೀರ ಮಗು. 39| (2) ; ಹೊಲ ಮಾಡುವವರು ಸಹ ತಮ್ಮ ತಮ್ಮ ಈಟಿ ಬೇಕೋಲು 


ಅಂದರೆ ಒಂದು ಸಮಸ್ಯೆಯಾಗುವುದು (ಮು. ಇ). (ನಾ)- ೨. ಮುಂತಾದ ಆಯುಧಧಗಳನ್ನು ತೆಗೆದುಕೊಂಡು ಅವರಿಗೆ ಬೆನ್ನಾಸರೆಯಾಗಿ 
ಕುನೂನುಬಾಹಿರವುದುದು; ಅಕ್ರಮ. ಬೇಕಾಯಿದೇಶೀರ : ವ: ಬಂದರು (ಇಂಗ್ಡಂತ- 34). [? 4 ಕೋಲು ( ೬ ಕೋಲ್‌) ] 
ಧರ್ಮ ಶಾಲೆಯ ಕೋಣೆಯನ್ನು ಬಾಡಿಗೆಯಿಲ್ಲದೇ ಆರು ತಿಂಗಳಗಟ್ಟಲೆ ಒಬ್ಬ ಬೇಗ, (ನಾ), 0. ತ್ವಃ ರೆ; ತೀವ್ರತೆ; ರಭಸ; ಯುವತಿ ಹಿಮೋಪಲ 
ಲಫಂಗ ಹುಡುಗನಿಗೆ ಇರಲು ಕೊಟ್ಟುದು 'ಬೇಕಾಯಿದೇಶೀರ' ಆಗುವು ಪ್ರತಿಮೆಯಂ ನಳಿತೋಳ್ಗಳಿನಾಗಳಾಗಳಿಪ್ಪುವ ... ಶಶಿಕಾಂತ 
ದೆಂದೂ . . , ಅವರಿಗೆ ತಿಳಿಸಿದರು (ಗುಗಾತಾ- 009). ಬೇಕಾಯ್ದೆ ಶೀರ :|'5| ಪತ್ರಿಕೆಯ ಮೇಲೆ ನಿಜಾಂಭ್ರಿಯನಾಗಳಾಗಳಿಕ್ಕುವ ಪಿರಿದಪ್ಪ ಬೇವಸ 
ಪಿ. ಕಾಂಗ್ರೆಸ್‌ ಕಮಿಟಿಗಳು ಬೇಕಾಯ್ದೆಶೀರ ಎಂದು ನಿಶ್ಚಯಿಸಲ್ಪಟ್ಟಿವು ದೊಳು ತಡೆದಿರ್ದಳದೊಂದು ಬೇಗಮಂ (ಉರಂಣ ೨೨೪; ಗರ್ವ 
(mega. ೨೬). [+- ಮರಾ. ಬೇಕಾಯದೇಶೀರ್‌] ಪರ್ವಕಾರೂಢನಾಗಿ ಪರ್ವತಮಂ ತಗೆ ಟೇಗದೊಳ್‌ ಕೆಡೆಪ ಕೋಡುಂ 
ಬೇಕಾಯಿದೇಶೀರ 'ಬೇಕಾಯದೆಶೀರ' ನೋ. ಗಲ್ಲಳಂ ಕೋಡೊಳಾಂತು (ಕತತ. 1೬-00) ; ಬೇಗದಿಂ  'ಬಿರೆಯಿ 


ಬೇಕಾಯ್ದೆ ಶೀರ 'ಬೇಕಾಯದೆಶೀರ' ನೋ. ನೀಂ ಪೋಪೋಗು (ಕಲ್ಮ- 83); ಕಂಚನನಿಬರ ಕುಲ ಬೇಗಮಂ ಕರುಣ 
ಬೇಕಿ (ನಾ). ೧. ಹೆಣ್ಣು ಕಪ್ಪೆ. ೨. ಕಪ್ಪೆಯ ಮರಿ; ಸಣ್ಣ ಕಪ್ಪೆ ; |3|. ದಿಂದಂಡಲೆಯಬಾರದೆಂದೆನುತೆ (ಕಕ. ೩೨-೩)- ೨. ವೇಳೆ: ಸಮಯ; 
ಈ ಕಥೆ ಸಜ್ಜನರಿಗೆ. ಸ ಕರ್ಣಾಮೃತ ಕಾಕುಪುರುಷರ್ಗತಿವಿಷವು ಬೆ: ಹೊತ್ತು: ಗೋವರ್ಧನಭಟ್ಟಾರರ್‌ ಪಿರಿದುಂ ಬೇಗಂ ನೋಡುತ್ತಿರ್ದಿಂ 
ಶಾವರೆಯೊಳು ಬಿದ್ದ ರೀತಿಯೊಳು ಮತ್ತಾ ಕುಜನರು ಮೂಸಿಪರಂ (ಪ್ರತ, ತೆಂದುದ್ದೇರಂಗೆಯ್ದೊರ” (ಛಂ. ೬೪-4) ; ಆ. ಮದಮವರ್ಗಂತೇ 
0-೩೬) [<ಸಂ. ಭೇೀ] ನೇತಅಕೊಳುದ್ತುದನಿನಿಸಾನುಂ ಬೇಗದೊಳೆ ಕಳೆದು ತೋಜಕಿನೆ ರಣದೊಲ್‌ 
ಬೇಕ್ಕು (ನಾ). ಅವಶ್ಯಕತೆ; ಅಗತ್ಯ : ತೇಗದ ಉಪಯೋಗ ಹೆಚ್ಚಾಯಿತು, (60ಫು- 0-18); ಕಿಜ್‌ದಾನುಂ ಬೇಗಕ್ಕೆ ಭೋಂಕನೆ : ಪೊಣ್ಮಿದ 
ಜನದ ಬೇರುಗಳೂ ಅಧಿಕರಿಸಿದವು (ಳೊ. 3೪೦) : ಹೊಸ ಹೊಸರುಚಿ | ಭಯಂಃರಧ್ವಾನಮಂ ಕೇಳ್ನು (ಕಂತಕಂ, ೪0-0. [5 ಸಂ, ವೇಗ] 
ಗಳೂ ಬೇರುಗಳೂ ಕೊನದಿದಂತೆಲ್ಲ ಸಸ್ಮಸಂಬಂಧವಾದ ಉದ್ಯಮಗಳೂ। |ಬೇಗ್ಕ 'ಬೇಗಂ' ನೋ, 
ಕಸುಬುಗಳೂ ಏರ್ಪಡುವುದು ಅನಿವಾರ್ಯವಾಯಿತು (೫4೧. ೬೦). 
[ಬೇಕು] 
ಬೇಕ್ಕು (ಅ).ಇಷ್ಟವನ್ನಾಗಲೀ ಅಗತ್ಯವನ್ನಾಗಲೀ ಸೂಚಿಸುವ ಒಂದು 
ಅವ್ಯಯ : ಇತ್ತುದನೆ ಕೊಂಡು ತಣಿಯದೆ ಮತ್ತಿನ್ನುಂ ಬೇಕುಮೆಂದು|*” 
ಪಾಯ್ವರ್ಮೂಢರ (ಸಮಶ. ಕಸುಬಂ- 1, ೩೦-೨೭ ಬೇಕು ತನಗೊಂದ 
ವಳಿಯೆಂದಳು ನೋಡಿ ಸುರಗಣವ (ಸೃಠಶಃ 08-66); ಹತ್ತೀಬೆಳೆಗೆ ಉಷ್ಣ ಪೂಜೆಗೆಯ್ದಾರೋಗಣೆಗಿತ್ತು (ಯಸ. ೪-೪೦). ಬೇಗ್ಯ: ತುಯ್ಸಳುಮ್ಮಳಿಸ 
ಹವೆ ಬೇಕು (ಕಂ. 9-3೬); ತಾಯಿ ಬೇಕು ಇಲ್ಲವೆ ಬಾಯಿ ಬೇಕು (ಗಾರಿ). ಲಾಗದು ೬ಅುಗಳಂ ಬಿಡಿರೆ ಬೇಗ ಮೊಲೆತೊರೆದು ಮಖುಗುವವು 
ಬೇಕಾಬಿಟ್ಟಿ « ೧. ಇಷ್ಟವಿಲ್ಲದೆ; ಮನಸ್ಸಿಲ್ಲದೆ: ಅಂಥ ಬೇಕಾ 
ಬಿಟ್ಟಿ ಕೆಲಸವನ್ನು ಮಾಡಿದವಳೂ ಅಲ್ಲ (ತಂದಕೋ- ೨39) ; ಅವನದು 3 
ಏನೋ ಬೇಕಾಬಿಟ್ಟಿ ಪಾಠ ಹೇಳುವ ವಿಧಾನವಾಗಿರೆಲಿಲ್ಲ (ರಾಗಿತೆ. 8೩). 


ಬೇಗಂ, ಬೇಗ, (ಅ). ತ್ವರೆಯಾಗಿ ; ಶೀಘ್ರವಾಗಿ; ಜಾಗ್ರತೆಯಾಗಿ: 
ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆಜಪೋಲ್ಮಂಜುವೋಲ್ಟೋಣ ಬೇಗಂ 
ಪಿರಿಗು೦ (ಎಕ. 11 (೫), ೯6-೨; ಇಳಯು ಕತ); ವಿಷಧರ ನೀಂ ವಿಷಧರ 
ನಾಗದೆ ಬೇಗಂ ವಿಷಯಾಮಿಷವಿಷಮನುಸುಟ್ಲು ನಿರ್ವಿಷನಾಗಾ (64. 
೨-೦೭); ಮನವಲ್ಲದ ಮನದೊಳಗ್ವವಣಿಡೂಗಳಂ ಬೇಗಂ ತಂದಂತಂತೆ 


ಕಣುವುಂ ಬಿಡಿರೆ (೬೫ರ ೯-000; ಉದಯವಾಗದ ಮುನ್ನ ಕಳನೊಳು. 
ಹೊದಜುಗಟ್ಟಿದರೀ ತ್ರಿಗರ್ತರು ಕದನಕೆಮ್ಮೊಳಗಳವಿಗೊಡುವುದು ಬೇಗ 
ಬಹುದೆಂದು (ಕುಣ್ಮರ್ರೋ. ೨-೦೩); ಕಡಿದು ರಿಪುಗಳ ಶಿರವನಾನೆಕುದುರೆಯ 


೨. ಸುಲಭವಾಗಿ ; ಅನಾಯಾಸವಾಗಿ : ಬೇಕಾಬಿಟ್ಟಿ ಬಂದುಬಿಡುತ್ತಿ ಗಡಣಗಳನು 'ಬೇಗ ಪಿಡಿದು... ಒಪ್ಪಿಸುವೆವೆಂಬ ಮನ್ನೆಯರೆಡೆವಿಡ 
ಅಂದುಕೊಂಡಿದ್ದ 'ಪೃಪಟ್ಟರೆ ಫಲವುಂಟು (ಸ್ಮಾಬಸ್ಕೇ. 0೩೪)- ದೆಸೆದರಂ (ಕಂತವಿ- 6-೩೪) - 

[< ಬೇಡ್ಕು) ಬೇಗಬೇಗ, ಬೇಗಬೇಗ (ದ್ವಿರುಕ್ತಿ) | ಕೈಯ ಕುಂಚಮಂ ಬೇಗಬೇಗಂ 
ಬೇಕೂಪ 'ಬೇಕೂಫ್‌' ನೋ, ©] ಬೀಸಲೊಡನೆ (೫: ೨೬೪); ಬೇಗ ಬೇಗ ಅರ್ಚನೆ ಪೂಜನೆಯ ಮಾಡು 
ಬೇಕೂಫ್‌, ಬೆವಕೂಫ್‌, ಬೇಕೂಪ, ಬೇಕೂಫ. ಬೇವ್‌ಕೊಫ್‌ (ನಾ). ಪುದು (03ರ. ೦೭೩) - [ಜೀಗೃ] 

ಅವಿವೇಕಿ; ತಿಳಿಗೇಡಿ; ಮೂರ್ಯ: ರೊಕ್ಕವಿಲ್ಲದಿದ್ರ ಮೋಟಾರ ತರಬ: ಬೇಗಂ, (ನಾ). ನವಾಬನ ಹೆಂಡತಿ; ದೊರೆಸಾನಿ; ರಾಣಿ: ನೀನೇ 
ಯಾವ ಹೇಳಿದ್ದೋ ನಿನಗೆ ಬೇಕೊಫ್‌ (ಮಣು. ೩). ಬೆವಕೂಫ್‌ : “ಬೇಗಂ” ಮುಂಬ ಹೆಸರನ್ನು ಧಾರಣೆಮಾಡುವುದಿಲ್ಲವೇಕೆ ? ಕುಮಾರ 
ಬೆವಕೂಫ್‌ 'ಲಂಚಗುಂಡಿ ಚಾಂರರು ಬಹಳ ಜನಯಿಧಾರೆ (ಜೈರಠೆ- ೩೦). ಸೆಲೀಮನು ನಿನ್ನನ್ನು ವಿವಾಹಮಾಡಿಕೊಂಡು ಖಾಸಾಬೇಗಮಾಗಿ' 


ಬೇಕೂಪ : ಇವನೂ. ಈ ಬೇಕೂಪ ನಮ್ಮ ಟ್ರಾನ್ಸ್‌ ಪೋರ್ಟ್‌ನಾಗೆ |4| ಮಾಡಿಕೊಳ್ಳುವನೆಂದು ಕೇಳಿದೆನು [UN 
ಹೆಂಗೆಂಗೆ ಕಾಲಿಕ್ಕಿದ . . . ನನಗೆ ಗೊತ್ತಿಲ್ವಾ (519- ೨0): ಬೇಕೂಪ : | [ ತುರಿ. ಹಿಂ. ಮೆ 


೩೩). 
ಎ 'ಬೇಗವರ್‌] 


ಬೇಗಡ್ಕ 


ಬೇಗಡ, (ನಾ): [ಸಂಗೀತ] ಒಂದಂ ರಾಗದ ಹೆಸರು: ನಾಗಧ್ವನಿಯೆಂಬಿವು] 
ಗಳು ಉಪಾಂಗಗಳು; ನಂತರ ಭಾಷಾಂಗಲಕ್ಷಣದವುಗಳು (ಹೆಸರಿಸಲ್ಪ 
ಡುತ್ತವೆ): ಬಿಲಾಹುರೀ, ಬೇಗಡ, ನಂತರ ಪೂರ್ಣಚಂದ್ರಿಕಾರಾಗ (ಶತುಶ್ರ 
940)- 'ಬೇಗಡ್ಕೆ' ಪರಾ. [ಸಂ. ಬೇಗಡಾ] 

ಬೇಗಡ್ಕ, ಬಿಗಡ್ಕ. ಬೇಗಡೆ (ನಾ). (ವಜ್ರ, ರತ್ನೆ ಮುಂತಾದುವು 
ಗಳಿಗೆ ತೂತು; ರಂಧ್ರ : “ಬೇಗಡಮೆನೆ [ಕಾಕಾ ಡೆಯೆನೆ] 
ಬೆಜ್ಜಮೆಂದು ತಿಳಿಗೆ ವಿದಗ್ಮರ೯” (ಉಕ. ೦) ; ರತ್ನದ ಪುಂಜವ 
ಬೇ [ಣಕಾ. ಬೆ)ಗಡವನಿಕ್ಕುವಲ್ಲಿ ಮೊನೆ ಮುಂದೆ ಸವೆದ ಮತ್ತೆ ಪೂರ್ವಕ್ಕೆ 
ಉತ್ತರವಲ್ಲ (155.5, 18: 960-0900). ಬಿಗಡ, : ರತ್ನ ಮುತ್ತು ಬಿಗಡವ 
ನಿಕ್ಕಿದಲ್ಲಿ ಉದುರಿದ ಚೂರ್ಣದಲ್ಲಿ ಕಳೆ ಕಾಂತಿ ಇಲ್ಲ (ಕೋನ. ೧೯೨-೬೭). 
ಬೇಗಡೆ : ಈಗಲೀ ಕದನದಲಿ ವಜ್ರಕೆ ಬೇಗಡೆಯ ಮಾಡಿದನದಾವನು 
(ಇುಣ್ಮಾರ್ರೋ- 0-00): ಪರ್ವತವ ಬೇಗಡೆಯ ಕಳಿಯಲು ಸಾರ್ವ ತೆಜದಿ 
ಪಿಪೀಲಿಕಂಗಳು ಗರ್ವಿತಾಧಿಕಕರಗಳೊಪ್ಪಿದವಿಭದ ಕಾಯದಲಿ (ನ್ಮ: 
=e). [8 ?./ ಹಿಂ, ಬೇಗಡೀಎರತ್ನದ ಕೆಲಸ ಮಾಡುವವನು] 

ಬೇಗಡವೆಸ, ಬೇಗಡೆವೆಸ (ನಾ). (ವಜ್ರ ಅಥವಾ ರತ್ನಗಳಿಗೆ) ವೆಜ್ಜ 
ಮಾಡುವ ಅಥಾ ರಂಧ್ರ ಕೊರೆಯುವ ಕೆಲಸ ; ಕಡಪದ ಕಂಡರಣೆಯ 
ಬೇಗಡವೆಸದ ಬೆಡಂಗು . . . ಜಡಜಜಮುಯ ಸುರವರ್ಧಕಿಗೊಡರಿಸುವುವು 
ಕರ್ಮಕೌಶಳದ ಕೌತುಳಮಂ (ಕುಶಾಶೇ- ೧-೮) ; ಕಡಪದ ಕಂಡರಣೆಯ 
ಬೇಗಡವೆಸಡ ವಿಚಿತ್ರವುಪ್ಪ ಕೆಲಸದ ಗತಿಯಂ ನಡೆ ನೋಡಿ(ಣರತೆ- ೦-೦೩೬). 
ಬೇಗಡೆವೆಸ : ಕಡೆಪದ ಕಾಂತಿ ಕಂಡರಣೆಯುನ್ನಶಿ ಚಿತ್ರದ ಚಿತ್ರವೃತ್ತಿ 
ಬೇಗಡೆವೆಸದೇಟಕಿ ಯಲ್ಲಿ ಪೊಸತಾದುದು (ತಂದ್ರಶು. ೦-೨೪೪). 

[ಬೇಗಡ್ಕ -- ಬೆಸೃ] 

ಬೇಗಡಿಸು (ಕ್ರಿ). (ವಜ್ರ, ರತ್ನ ಮುಂತಾದಂವುಗಳಿಗೆ) ವೆಜ್ಜ ಮಾಡು; 
ರಂಧ್ರಮಾಡು ; ತೂತುಕೊರೆ: ಪುಂಜವ ಬೇ(ಣಣ. ಬೆ]ಗಡಿಸುವ! 
ವಜ್ರದ ಮೊನೆಯಂತೆ ಲಿಂಗದ ಭೆ:ದಗೂಡಿಯೆ ಅಂಗ ನಿರಿಯಾಣವಾದಲ್ಲಿ 
ಅದು ಲಿಂಗಾಂಗಿಯ ಸ್ಥಲ (ಸಳವ, ಕ. 11, ೦೦-೨೦). [ಬೇಗಡ್ಕ -/---ಇಸ್ಮು] 

ಬೇಗಡೆ; (ನಾ). [ಸಂಗೀತ] ಒಂದು ರಾಗದ ಹೆಸರು : ೨೯ನೇ ಮೇಳಕರ್ತ, 
ಧೀರಶಂಕರಾಭರಣದಲ್ಲಿ ಜನ್ಯ. , . , ವೀರರಸಪ್ರಧಾನರಾಗ (ಸಂಗೀತ, 

1 ಜೀಗಡೆರಸಗದ *ತ್ಯಾಗರಂಜಾಯ ನನಂಸ್ತೆ' , . , ಗರುಡಧ್ವನಿ 
ರಾಗದ 'ಅನಂದಸಾಗರಮಾ' ಈ. ಕೆಲವು ಕೃತಿಗಳನ್ನು _ಮಾತ್ರ ಅವರು 
ತಮ್ಮ ಕಚೇರಿಗಳಲ್ಲಿ ಹಾಡುತ್ತಿದ್ದರು ' (ಹಂಗೀಕ. 3). 

[ಸಂ. ಬೇಗಡಂ) 

ಬೇಗಡೆ, (ನಾ). ೧. (ಅಲಂಕಾರಕ್ಕಾಗಿ ಬಳಸಂವ) ಹೊಳಪಿನ ತಗಡು: 
ತಜರದ ರೇಕು : ಮಾಣಿಕೃಮಿರ್ಪಂತೆ ಗಾಜಂ ಕಟ್ಟುವರೆ ಬಂಗಾರ 
ಮಿರ್ದಂತೆ ಬೇಗಡೆಯಂ ತೊಡುವರೆ (ತ್ರಿಫ್ರಂ- ೨೯-೨೦ ನ); ಆ ಕಂಭೆಗಳಿಗೆ 
ಸುತ್ತಿದ್ದ ಕೆಂಪು ಬಿಳಿಯ ಬಟ್ಟೆಯೆ ಪಟ್ಟಿಗಳನ್ನೂ ಹೊಳೆಯುತ್ತಿದ್ದ 
ಬೇಗಡೆಯ ಕಾಗದದ ಹೂವು ಮೊದಲಾದ ಆಲಂಕಾರಗಳನ್ನೂ , . . 
ನೋಡಿದರು (ಮುರಿತು. ೬೩೩). ೨. (ಆಲಂ) ಡೌಲು ; ಆಡಂಬರ ; 
ವೈಭವ : ಇಂಗ್ಲೆಂಡ್‌ನಗರದ ಯಾವ ವಿಲಾಸ ವಿಭ್ರಮಗಳೂ ಬೆಡಗು 
ಬೇಗಡೆಗಳೂ ಅವರ ಬಳಿಗೆ ಬರಲಾರಬಾಗಿಷ್ಟುವು (ಕಾ೫5- ೨೪); ಮುಂಬರುವ 
ವಿಳಾಪದಲ್ಲಿ ತಾಯಿಗರುಳಿನ ಸಹಜವಾದ ಮೊರೆಯಿದೆ, ಆಲಂಕಾರಗಳ 
ಬೇಗಡೆಯಿಲ್ಲ (*ಸಾ೫. 430). 


೬೬೨೫ 


40) 


[ಮಲ ಬೇಗಡ,.ಬೇಂಗಡ. ತಲು. ವೇಗಡ- ಕಾಗೆಬಂಗಾರ] 
ಬೇಗಡ್ಕೆ 'ಬೇಗಡ್ಕ' ನೋ. 
ಬೇಗಡೆಗಳೆ (ಕ್ರಿ). ೧. ಇ ಬೇಗಡಿಸು: ಬೇಗಡೆಗಳೆಯದ ರತ್ನೃವೃಷ್ಟಿಯ 
ವೀತರಾಗದಾ ನೃಪನೆಸಗಿದನು (565. ೩೬-೭೦. ೨. ತೂತು ಕೊರೆ ; 


43 


ಬೇಗುದಿ 


ಛಿದ್ರಿಸು : ಹಳಚದನು. ದಳಪತಿಯನವನಿಪತಿಲಕನೆಚ್ಚನು ನೂಜು 
ಶರದಲಿ ಕಳಚಿ ಕಯ್ಯೊಡನೆಚ್ಚು ಬೇಗಡೆಗಳೆದನವನಿಪನ (ಕಣಕ 3-40). 
[ಬೇಗಡೆ (ವ ಬೇಗಡ್ಕ) 4 ಕಳ್ಳಿ] 
ಬೇಗಡೆವೆಸ 'ಬೇಗಡವೆಸ' ನೋ. 
ಬೇಗನೆ (ಅ). ಶ್ವರೆಯಾಗಿ; ಶೀಘ್ರವಾಗಿ : ರಾಯರು ತಮ್ಮ ಕಾರ್ಯ 
ವನ್ನು ಇಷ್ಟು ಬೇಗನೆ ಪ್ರಾರಂಭಿಸಿಬಿಡುವರೆಂದು ನಾನು ಕನಸಿನಲ್ಲಿಯೂ 
ಊಹಿಸಿರಲಿಲ್ಲ (ಉಡು6. 83); ಬೇಗನೆ ಆಗಲೆಂದು ಹಾರೈಸುವುದರ 
ಹೊರತಾಗಿ ಹೆಚ್ಚು ಹೇಳಲು ಸಾಧ್ಯವಿಲ್ಲ (ea. ೬1). 
[ ಬೇಗ್ಯ + - ಅನ್ನೆ] 
ಬೇಗಯ್ಯೆ (ನಾ). ವೇಗ; ಶೀಘ್ರತೆ (2) : ಕಡುಗೆಯ್ಯನಾಗಿ ಶೀಘ್ರ 
ಸಂಧಾನಮಿಸುವಶ್ವಗ್ರೀವನ ತಕ್ಕುಂ ಬೇಗಯ್ಕೆ. 
೫-೬೦), [ ಇ ಬೇಗ] 
ಬೇಗವಣಿತು (ನಾ): [ಸಂಗೀತ] ಒಂದು ಮುಖ್ಯರಾಯ ; ಏರುವ 
ಇಳಿಯುವ ಸ್ವರಗಳ ಬೆರಕೆಯಲ್ಲಿ ಸ್ವರಗಳನ್ನು ಸ್ಥಿರವಾಗಿ ಕಂಪಿಸು 
ವುದು (?) : ನಿಸ್ಸರಡೆ ರಂಗರಕ್ತಿ ಬೇಗವಣಿತು ತರಹರಂ ಸುರಿವೊಟ್ಟಜಿ 
ದಾಳವಾಳಂ ಪದಿರ್ಪೊಜೆ ಕೊಂಕು ಕಮ್ಮಣಿಬೆಸರಂ ಬೆಡಂಗುವಡೆಯೆ 
ಪಾಡುತ್ತಿರೆಯುಂ (ಉಂತೀಕ್ಕ. ೦೬-೬೭ ನ), [?) 
ಜೇಗಾರ್‌, ಬೇಗಾರ, ಬೇಗಾರಿ (ನಾ). ೧. (ಸರ್ಕಾರದವರು) ಕೂಲಿ 
ಯಿಲ್ಲದೆ ಮಾಡಿಸಿಕೊಳ್ಳುವ ಕೆಲಸ ; ಬಿಟ್ಟಿಕೆಲಸ : ಬೇಗಾರ್‌ 
ಮತ್ತು .ಅದೇ ರೂಪದ ಇತರ ಬಲಾತ್ಕಾರ ದುಡಿಮೆಯನ್ನು 
ಪ್ರತಿಷೇಧಿಸಲಾಗಿದೆ. (॥ಾಾನ- 08), ಬೇಗಾರ ; ೨. ಬಿಟ್ಟಿಯಾಗಿ 
ಕೆಲಸ ಮಾಡುವವನು ; ಬಿಟ್ಟಿಚಾಕರ; ಯಾ ಗ್ರಾಮದ ಪಣಿಕಟ್ಟು 
ಆಯಾಗಾರು ಶುನಬೋಗ ಪುಟರಂಗಪ ತಳವಾರವೋಬಾ ಬೇಗಾರ ದಾನ 
ತಿಮ್ಮ (ಎಕ. ೫1, ಹಿಂಡೂ. 6೬-06; 16397) ; ಗ್ರಾಮದ ಬೇಗಾರರು 
(ಮಾದಿಗರು) ಖಾಸಾಕುದುರೆಗೆ ದಿನ ೧ಕ್ಕೆ ಹಸಿಹುಲ್ಲು ೧೦ ಹೊರೆ ಪ್ರಕಾರ 
ಸರದೀ ಮೇರೆ, ತರಬೇಕು [(ಕತ್ರಶಾ- ೫೯) ; ಒಂದೆರಡು ಸಲ ಬೇಗಾರರಿಗೆ 
ಕಷ್ಟವಾಗಿದ್ದಾಗ ನಾಟಕ ಅಡಿ ಓದಗಿಸಿಕೊಟ್ಟೆವು (ನಃ. ೬5). ೩. ಒಂದು 
ಬಗೆಯ ತೆರಿಗೆ: ಹೊನ್ನ ತೆತ್ತಲ್ಲದೆ ಹೊಲ ಮಾಡಬಾರದು ಬಿಟಿ 
ಬೇಗಾರವಿಲ್ಲದೆ. ಊರೊಳೆಗಿರಬಾರದು (£44. ೩೦-೬೦), ಆ ಘೋರಿ 
ಕಯಲೂ ಮನೆದೆಟ್‌ ಬಿಟಿ ಬೇಗಾರ ಕಾಣಿಕೆ ಕಡಾಯ ಏನನೂ ನಾಉ 
ಕೊಳ ಸಲ್ಲದು (04. ಸ, ಮುಳಣ. ೨೭-೦೯; : 146). ಬೇಗಾರಿ; 
ಫಿ. ಚಿತ್ರದುರ್ಗ ಮೊದಲಾದ ಪ್ರಾಂತಗಳಲ್ಲಿ ಬೇಗುರಿಗಳು ಎಂಬಿ ಸಂಸ್ಕ 
ಇದೆ (ಬಳಗ: ೩8). ೩. ಯಾ ಗ್ರಾಮದ ರೈತರಿಗೆ ಕಾಲ್ವೆಕೆಲಸೆ"ಹೊರ್ತು 
ಕಡಮೆ ಬಿಟ್ಟಿ ಬೇಗ್ಗಾರಿ ಮುಂತಾದ ವುಪದ್ರವಯಿಲ್ಲದ ಹಾಗೆ ನಡ್ಡು 
ವಂತೆಯೂ (ನ್ಮಿಕಂ- ೦೧೯, 93.006 1825); ಆದವಾನಿಯಂಥಾ ಬಸಾಲತ್‌ 
ಜಂಗನ ರಾಜಧಾನಿಯಲ್ಲೂ ತಹಸೀಲಿನ ಬಿಟ್ಟಿಬೇಗಾರಿಗಳಿಗೆ ಮಿತಿಯಿರಲಿ 
(ಕರಂ. ೩೭೩). [-ಹಾರ, ಹಿಂ, ಬೇಗಾರ್‌, ಬೇಗಾರಿ ; ಮಠಾ.ಬಿಗಾರ್‌, 
ಬಿಗಾರೀ, ಬೇಗಾರ್‌, ಬೇಗಾರೀ] 
ಬೇಗಾರ 'ಬೇಗಾರ್‌' ನೋ. 
ಬೇಗಾರಿ 'ಬೇಗಾರ್‌' ನೋ. 
ಬೇಗು (ಕ್ರಿ). ಅತಿ ಆಸೆಪಡು; ದುರಾಸೆಪಡು : ಹಳೀ ನಿನ್ನ ಹೊಟ್ಟೆ 
ಕಡಿಯಾ! ಏನು ಬೇಗ್ತದೋ ಹಡಬೇಗ್ಹು| ಟ್ವಿದ್ದು। ! (ಮತು. 30). [7] 
ಬೇಗುದಿ, (ಕ್ರಿ). ೧. ತೀವ್ರವಾಗಿ ಕುದಿ; ಚೆನ್ನಾಗಿ ಬೇಯು. ೨. (ಆಲಂ) 


ಖಂ ಕೆಡೆ (ಕಾಂತು. 


ಸಂತಾಪಗೊಳ್ಳು; ತಪಿಸು: ಆ ದೈತ್ಯನ ತಾಗಿ ಹೊದಕುಳಿಗೊಂಡು 
ಬೇಗುದಿದುದೈ ವ್ಯೋಮಗಾಮಿಗಳ ಮೇಣ್‌ ಕಾಮರೂಪಿಗಳ ಕತಬಲ್ಲಿಯ 
ಭೀಮಸೇನಾಬ್ವಿ (ಕ್ರೀರಾಮಾ- ೬೪3-0). [ಬೇ 4 ಕುದಿ] 


ಬೇಗುದಿ, 


ಬೇಗುದಿ (ನಾ). ೧. ತೀವ್ರವಾದ ಬೇಗೆ; ಅತ್ಯುಷ್ಟ: ಇಂತಪ್ಪ 
ಬೇಸಗೆಯೊಳ್‌ ಬೇಗುದಿಯಪ್ಪ ಮಹಾರಣ್ಯದೊಳಿ್‌ (ಕಮಮ. ೪-೯೭ ಪ). 
ಪಿ. (ಆಲಂ) ಸಂತಾಪ; ದುಃಖ; ತಳಮಳೆ : "ಬೇಗುದಿ, ಉಬ್ಛಿಗಂ, 
ಅದವಬಟಲ್‌ ಈ ೩ ಸಂತಾಪಂ” (ಕಠಸಾ. ೩೬-೨೨೬); ವೈರಾನುಬಂಧದ 
ೇಗುದಿಯ ದುಮ್ಮಾನ ದಳೆವೇಜ್‌ದುದು ಹೇಜಿತು ಭೀತಿ ಭೂಪತಿಗೆ| 8 
(ಕಂನ್ಮಾಗೆ. ೦-೨): ಯಾರ ಸಾಹಚರ್ಯದಿಂದಲೂ ಅವನ ಬೇನುದಿ ಆರು 
ವಂತಿರಲಿಲ್ಲ (ಕೊತಸೆ- ೩೦೯)- [ವ ಬೇಗುದಿ ] 

ಜೇಗುದಿಗೊಳ್‌, ಬೇಗುದಿಗೊಳು, ಬೇಗುದಿಗೊಳ್ಳು (ಕ್ರಿ). ೧ 
(ಬಿಸಿಲಿನ ತಾಪ ಅಥವಾ ರುಳೆದಿಂದ) ಬೇಗೆ ಹೊಂದು: ಬಳಲು: 
ಬಿಸಿಲೊಳ್‌ ಬೇಗುದಿಗೊಂಡವಂ ತಣ್ಣೊಳನಂ 
ಪಿರಿದಪ್ಪ ಸಂತಸಮನೆಯ್ದಿ (ಕಣಾ. ಟಂ): 
ಹೊಂದು; ತಳಮಳಿಸು : ಸಹೋದರನದೇನೆ 
ಲಕ್ಷ್ಮಣಂ ಬೆಂದು ಬೇಗುದಿಗೊ: 
ಬೇಗುದಿಗೊಳು: ೨. ಓ ರುದ್ರ; 
ಕಳವಳಿಸಿ ಕುದಿದು. ಬೇಗುದಿಗೊಳುವ 
(ಶಯ. ೬೦-4). ಬೇಗುದಿಗೊಳ್ಳು : ೨. 
ತೀವ್ರ ಸೆಳೆತಕ್ಕೆ ಸಿಕ್ಕಿ ತೊಳಲಾಡುತ್ತಾ ಹೇಗೆ ುವರಿಯ. 
ಬೇಕೆಂದರಿಯದೆ. ಬೇಗಂದಿಗೊಂಡರು (0ರುಶೈ- ೦೨೯) ; ಅಪರಿಚಿತ 
ಮಲ್ಲನೊಬ್ಬನಿಂದ ತಮಗೆ ಪರಿಭವ ಬಒದಗಿತಲ್ಲ ಎಂದು ಅವರ ಚಿತ್ತ 
ಬೇಗುದಿಗೊಂಡಿತು (ಹುರಶಾ- ೨೪4) [ಬೇಗುದ್ಧಿ 4 ಕೊಳ್ಳ] 

ಜೇಗುದಿಗೊಳು 'ಬೇಗುದಿನೊಳ್‌' ನೋ. 

ಜೇಗುದಿಗೊಳ್ಳು 'ಬೇಗುದಿಗೊಳ್‌' ನೋ. 

ಜೇಗುದಿಸು (ಕ್ರಿ). ಬೇಯಖವಂತೆ ತಾಪವನ್ನುಂಟುಮಾಡು : ಸುಡುವ 
ಬೇಗೆಗಳಲ್ಲಿ ತುಪಿಡಿಯಂವೆ ಕೊರೆವ ಚಳಿನಡುಗಿನಲಿ ಬೇಗುದಿಸುವೆ 
(094m ೯-೨೨). [ಬೈ 4 ಕುದಿಸು (<ಕುದಿಯಿಸು)] 

ಬೇಗುರಿಕ (ನಾ). ಬೇಗುದಿಗೊಂಡವನು; ಅಸೂಯೆ ಹೊಂದಿದವನಂ: 
*ಬೇಗುರಿಕತನ' ಪರಾ. [ಬೇಗೆ 4- ಉರಿಕ] 

ಬೇಗುರಿಕತನ (ನಾ). ಬೇಗುದಿಗೊಳ್ಳುವುದು ; ಅಸೂಯೆಪಡುವಿಕೆ: 
ಅಸುರಾರಾತಿ ಅರಸನ ಬೇಗುರಿಕತರವಟಾದು ಶೀಘ್ರದಿನಾಗಲುಕ್ಕಿನಲೊಂದು. 
ಭೀಮನ ರೂಪದನು ರಚಿಸಿ ಸಾಗಿ ಬಂದಾಯಂಧನೃಪನೆದುರಾಗಿ ನೂಕಲೈ 
(ಹೂ 3-೪೭). [ಬೇಗುರಿಕ 4 ತ? 

ಬೇಗೂರ್‌ (ನಾ). ಒಂದು ಊರಿನ ಹೆಸ 
ಪರಾ. [? 4- ಊರ್‌] 

ಬೇಗೆ (ನಾ). ೧. ಬೆಂಕಿ ; ಕಿಚ್ಚು: ಘೋರಕಾಂತಾರಮನೊಂದು ಬೇ! 
ಪರಿವಂತು ರಥು ಪರಿದತ್ತು (ಸಂಶಳಾ. 6-66) $ ಕಾನನವಂಜುವುದು 
ಬೆಗೆಗಯ್ಮಾ (0ಸತ- ೬): ಶ್ರೀಗಂಧ ಧೊಪಾರ್ತಿ ಪಾಪಾರಣ್ಯದ 
ಬೇಗೆಪೊಲ್‌ ಪೊಗೆ ಮುಸುಕಿದುವು (ನೋಹತ 93-80). ೨. ಉರಿ; 
ಜ್ವಾಲೆ: ಮನ್ಮಥಾನಳಶಿಖಿ ಬೇಗೆಯಾಗೆ ಮದನಾಟವಿಯಂತೆವೊಲೊಪ್ಪಿ 


ಪೊಕ್ಕಂತೆಯುಂ . . - 


ಪ. ಸಂತಾಪವನ್ನು 
ದಪನೊ ಹಾಯೆಂದು 
[A 
'ದರ್ಯುವೇ 1 
ಜೀವದ ಧೈರ್ಯವೇ | 
ದಾಸರು ಆತ್ಮೀಯತೆಯ 


0-೦೩) 


ಸ ಇಳೆಯೊಳಗೆ. 


ವಃ 


: "ತುಯ್ಯೆಲಬೇಗೂರ್‌' 


ತಶೋಲ್‌ದಳ್‌ (ಉಾನ್ಶಸಾ- ೬೦೨ ಶೂದ್ರ ಕ); ಅಭಕ್ತರುಗಳಿರ ಬೇಗೆಯೊಳಗಣ 
ವಿಡುಚಿಗಳ ತೆಅದಿ ವ್ಯಕ್ತ ಉರಿದೇ ಹೋಹಿರಿ (೧. ೫೬-೨೪). ೩. 


ಕಾವು; ತಾಪ; ಶಾಖ: ವಿಳಯಕಾಳದ ಕಾಟ್ಕಾರ್ಚಿನ ಬೇಗೆ 
ಸಾರ್ವಂತಿರ್ವಲದಳವುಂ ಕಿರ್ಚುಂ ಕಿಡಿಯುವಾಗೆ ತಾಗಿದಾಗಳ್‌ (ಶಂತಠಾ- 
60-೬೬ ನ) ; ಕಿಚ್ಚಿಲ್ಲದ ಬೇಗೆಯಲಿ ಬೆಂದೆನವ್ವ (ಮುಹಾರೇ- 2. ೩೨-೬ 
ಎರಹತಾಪದ ಬೇಗೆ ಭೂಮಿಶ್ವರನ ಮುಸುಕಿತು (ಸಂಠಶ- ೦೩-೨೪). ೪. 
(ಅಲಂ) ಸಂಕಟ ; ತಳಮಳ ; ದಂಃಖ: ತಂದೆ ಕಟ್‌ದಟಲ 
ಬೇಗೆಯೊಳಂ ದೂರದೆ ಬಿರ್ದದೊಂದು ಕಡುಸೇದೆಯೊಳಂ ಬಂದೆನ್ನ 


ಬೇಚಿರಾಖು 


ಪರವಶತೆಯೊಳೊಂದಿಸಿದತ್ತಾಗಳಾ ಪಿವಾಸೋದ್ರೇಕಂ (ಕಾದಂಕೂ: 00); 
ವಿರಹಿಗೆ ಬೇಗೆಯಂ ಪ್ರಿಯರ್ಗೆ ರಾಗಮನಾಗಿಸುಗುಂ ಬನೆಂಗಳೊಳ್‌ 


ಮೊರೆವ ಮದಾಳಿ , . . ಕೂಡುವ ತುರಂಗಮ " ಘುಮ್ಮೆನುತಿರ್ಪ 
ಪಾರಿವಂ (ಸೂಕ್ತಿಸು. 9-90); ತನ್ನ ಒಡಲ ಬೇಗೆಯನ್ನು ತೀರಿಸಿಕೊಳ್ಳ 
ಬೇಕೆಂದು ಅ: ಬೆನ್ನಟ್ಟಿ ಹೋಗಿ ... ಎಳೆದು. 


ತಂದನು (ಗಟ್ಟ. 30)- [ಬೈ ಇ. ಗೆ] 

ಬೇಗೆಗಣ್‌ (ನಾ). ಕೆಂಡಗಣ್ಣು; ಅಗ್ನಿನೇತ್ರೆ; ಈಶ ಜೇಗೆಗಣ್ಣಿಂದ 
ವಹಿಸದೆ ಬಿಡನು (ಕಂರೋ. 9-30)- [ಬೇಗೆ ಕಣ್‌) 

ಬೇಗೆಗಿಚ್ಚು, ಬೇಗೆಗಿರ್ಚು (ನಾ). ಬೆಂಕಿಯ ಜ್ವಾಲೆ: ವಿಮಳತೆವೆತ್ತ 
ನೀರ್ಮೊಟ್‌ಯ ತೀರದೆ ಚಾರುನಿಕುಂಜಪಂಕ್ತಿಯೊಳ್‌ ಸಮನಿಸಿ ಜೇಗೆಗಿಚ್ಚ 
ಳುರ್ವ ಕೇಸುರಿಯಾಸುರಮಾಗೆ (616. ಶಂ. 0-006). ಬೇಗೆಗಿರ್ಚು : 
ಬೇಗೆಗಿರ್ಚಿನೊಳ್‌ ಬೇವವೊಲಿರ್ದುಎರ್ವಲದ ಬಿಬ್ಬಣಿಗಳ* ರಣರಂಗಭೂಮಿ 
ಯೊಳ" (ಶಂರಾಶಾ, ೧೩-೪೮) ; ಬೆಟ್ಟವೇಸಗೆಯ ಬೇಗೆಗಿರ್ಚಿನ ಬಳಸಿಂಗೊಳ 
ಗಾದ ಸಿಂಗದ ಸಂಗಡದ: 20 (ಫುತ್ನ ಫು. &-02& ನ). [ಬೇಗೆ ಕಿಚ್ಚು | 

ಬೇಣೆಗಿರ್ಚು ` ಬೇಗೆಗಿಚ್ಚು' ನೋ. 

ಬೇಗೆಗೊಳ್‌ (ಕ್ರಿ). ಬೇಯು ; ಸುಡು; ಅಂಬುಚರಮೆಲ್ಲಂ ಬೇಗೆ 
ಗೊಂಡತ್ತು ಬಾಂಬೊಳೆ ಬತ್ತಿತ್ತು ಮರೀಚಿ ಪೊಣ್ಳದುದರಣ್ಕಂ ಬೆ:ದುದಾ 
ಗ್ರೀಷ್ಮದೊಳ್‌ (ಉಕ. 3-&೬)- [ಬೇಗೆ _- ಕೊಳ್‌] 

ಬೇಗೆಪತ್ತು (ಕ್ರಿ). ಬೆಂಕಿಯುಂಟಾಗು ; ಕಿಚ್ಚು ಹತ್ತು: ಬೇಗೆಪತ್ತಿದ 


ಬೆಟ್ಟಂ ಪೊಣರ್ವಂತೆ ಪೋರ್ದುವು ಗಜವ್ಯೂಹಂ ಗಜವ್ಮೂಹದೊಳ್‌ (6ರಂಭು, 
09-4): [ಬೇಗೆ - ಪತ್ತು] 

ಬೇಗೆಯಾಳು (ಕ್ರಿ). ಕಿಚ್ಚು ಇಲ್ಲದಂತಾಗು ; ಬೆಂಕಿ ಆರು; ಬೇಗೆ 
ಯಾಖುವೊಡಾಜು ತಿಂಗಳು ತಡವುಂಟು ಹೋಗಬಹುದು ಮುಂದೆ ಮತ್ತೆ 
ಈಗ ನೀವೆರಡುಖಿಂಡದ' ಮ್ಲೇಚ್ಛದವರುಕ್ಕನೀಗಾಡಿ ತಡುದಿದ್ಲಿಗೆ (0064, 
4-4): [ಬೇಗೆ 4- ಆಜು) 


ಬೇಗೆವಡೆ (ಕ್ರಿ). ತಾಪವನ್ನು ಹೊಂದು ; ಸುಡು; ಸುಡುವ ಕನ್ನಡಿಯೊಳಿ 

ರ್ಮೊಡೆ ನಿಜಾಸ್ಕಂ ಬೇಗೆದಡೆಯದು (64೫. ೨-೬-೩), [ಬೇಗೆ  ಪಡೆ,] 

ಜೇಗೆವರಿ (ನಾ). ತಾಪವು ಹೆಚ್ಚಾಗುವಿಕೆ; ಶಾಖವು ಹರಡುವಿಕೆ: 

ಬೇಗೆವರಿ ಬೆಳದಿಂಗಳಲ್ಲಿ ನಮಗೀಗ ತೋಣ್‌ತಲಾು (ಕುರ್ಮಾ. 0೦-36), 
[ಬೇಗೆ 4 ಪರಿ] 

ಬೇಗೆವೋಗು (ಕ್ರಿ). ಸುಟ್ಟುಹೋಗು ; ದಹಿಸಿಹೋಗು : 

ಪೋದ ಬೆಟ್ಟಿದಂತೆ. ಮಯ್‌ ಬಿಸುಪನಾಗೆ (ರರ್ನಾಮ್ಕ. ೧೦-೩೬) ; 


ಬೇಗೆ 
ಪಟು 


ಜೀಗೆವೋಗೆ , . . ಮ ಬೇಸಗೆಯ ಬಿಸಿಲೊಳೊಂದಿಭಕಳಛಂ. 
(ಕಂದ್ರಫು- ೯-೩೪)» [ಬೇಗೆ 4- ಪೋಗು, (<ಪೊೋ,)] 

ಜೇಚರಾಕ 'ಬೇಚಿರಾಖು` ನೋ. 

ಚೇಚರಾಕು 'ಬೇಚಿರಾಖು' ನೋ. 

ಬೇಚರಂಖು 'ಬೇಚಿರಾಖಿ' ನೋ. 

ಜೇಚಿರಾಕ 'ಬೇಚಿರಾಖು' ನೋ. 


ಬೇಚಿರಾಕು 'ಬೇಚಿರಾಖು' ನೋ. 
ಬೇಚಿರಖ 'ಬೇಚಿರಂಖು' ನೋ. 


ಬೇಚಿರಾಖು, ಬೇಚರಾಕ. ಬೇಚರಾಕು. ಬೇಚೆರುಖು, ಬೇಚಿರಾಕ. 
ಬೇಜಿರಾಕು- ಬೇಚಿರಾಖ (ನಾ). ನಿರ್ಜನವಾದ ಭೂಮಿ ; ಪಾಳು 
ಭೂಮಿ; ಬೀಳು: ಒಂದು ಹಳ್ಳಿಯಲ್ಲಿ ಕೂಡ ಜನವಸತಿಯು ಉಳಿಯ 
ದಂತೆ ಬೇಚಿರಾಖಿ ಮಾಡಿದರು (ಕನ್ನಡ: 0೭). ಬೇಚರಾಕ : ಆ ಹಳ್ಳಿ 
ಬೇಚರಾರವಾಗಬೇಕೆ ? (ಹುತ್ಮಕು. 008). ಬೇಚರಾಕು : ಅನಾದಿ 
ಬಂಜರುಭೂಮಿಯ ಬೇಚರಾಕಾಗಿರುವ ಭೂಮಿ 'ಸಹ ಎಷ್ಟು ಇದೆಯೋ 


ಬೇಜಮಿ ೬೬೨೭ ಬೇಟೆನಾಯಿ 


ಚನ್ನಾಗಿ ನೋಡಿ... ಸಾಗುವಳಿ ಮಾಡಬೇಕು (ವಹಾರ: ೫, ೩೦): | |ಬೇಟಕಾರ್ತಿ (ನಾ). ೧. ಪ್ರಣಯಲಾಲಸೆಯುಳ್ಳವಳು. ೨. ವೇಶ್ಯೆ, 
ಜೋಗಿಪುರ ಆಗಲೇ ಬೇಚರಾಕು ಆಗುತ್ತಾ ಬಂದಿತ್ತು (ನನ್ನೂರು. ೦೫೦). ಗಣಿಕೆ: ಮತ್ತೊರ್ವ ಬೇಟಕಾರ್ತಿ ತಾಯ ಕಣ್ಣಂ ಬಂಚಿಸಿ ತನ್ನ ಮೋಹಿ 


ಬೇಚರಾಖು : ಕಸವಗಟ್ಟಯೆಂಬ ದಿನ್ನೆ... ಬೇಚರಾಖು ಬಿದ್ದು ನಾಕೆಯ ಮನೆಗೆ ಪೋಪ ಬೇಟದಾಣ್ಮನಂ ಪಿಡಿದು' (ಕುಶಣ. ೫-೯೮ ನ 
ಇದೆ (ಕುಣಾಶಂ- 21, ೭೪). ಬೇಚಿರಾಕ: ವಾಡೇ ಮತ್ತು ಮಠ ಇವೆರಡೂ 'ಬೇಟಕಾರ್ತಿಯರಿವರೀಕೆಗಳಿ ಬಸನಿಗಳ್‌ ಕಡುಬದ್ದೆಯರೆಂದುಮಾ ಲತಾಂಗಿ 
ಹೀಂಗ ಹಾಳಾದರ, ಪಾದಳ್ಳಿ ಗಿ ಬೇಚಿರಾಕ ಆದ್ಹಾಂಗ (ಗ್ರಾಶಾಯ. ೬೪)- | 5 ಯರೆನಿಸಿರ್ದರಂ ನಯದೆ ನೋಡಿದನಪ್ರ ತಿವೈಶ್ಯಸಂಭವಂ (ಬಂಶಂ- ೩-೪೮); 
ಬೇಚೆರಾಕು : ಹಳೇಅಲೂರು ಒಂದು ಬೇಜಿರುಕುಗ್ರಾಮ (ನ್ಲುಣತ್ತು. ಸರ್ವಸ್ವವನು ನೆಣ ಕವರಿ ಗೋಟುಗೊಳಿಸುವ ಬಲ್ಮೆಗಳ ಬಲ್ಲಾಟವಿಕ 
6).  ಜೇಚಿರಾಖ: ಗ್ರಾಮಗಳು ಇನುಮಾ ಬೇಚಿರಾಖ ಸಹಿತ ಬಹುವಿಧದ ಮಾಯೆಯ ಬೇಟಕಾರ್ತಿ[ಣಾಣ. ತಿ]ಯರೊಪ್ಬದರು (ತೊರರಾ- 
(1p. ೨). 0-೫-೩೦). [ ಬೇಟಕಾಜ್ಯ (ವ ಬೇಂಟಗಾಜ) - ಎತ್ತಿ (ನ-ಇತ್ತಿ)] 


[-ಪಾಠೆ. ಹಿಂ, ಬೇಚಿರುಗ ಮರಾ ಬೇಚಿರಾಖ್‌, ಬೇಚರಾಗ್‌]] |ಬೇಟಕಾಟ್ಸಿ * ಬೇಂಟಗಾಜಿ ' ನೋ. 
ಬೇಜಮಿ, ಬೇಜಿಮೆ (ನಾ). ಅಗತ್ಯದ ಪೂರೈಕೆ... ವ್ಯವಸ್ಥೆ ; ಇವತ್ತಿನ 39| ಬೇಟಕಾಜ್ಯಿ (ನಾ). ಬೇಟೆಯಾಡುವವನು (?) : ಕೊಂಕಣಗ ಬೇಟಕಾಅ 
ಬೇಜಮಿ ಇವತ್ತು ಮಾಡಿಕೊಳ್ಳದಿದ್ದರೆ (ಬತತ್ತು 35); ಪಗಾರ ಮಲೆಯ ತಾತಳತು » ೫% ೫% ಮಚತಿಸುವರಮಂ ತಳಸಾಲ ಹೆಸುವ 


ಕ್ರ 


ಬರೂಶನಕ ನೂ ಹೆಂಗರ ಬೇಜಮಿ ಮಾಡತೀನಿ (ಅನ್ನ: 030). ಬೇಜಿಮೆ : ಗಂಟಲ ಗಾಳ (ಎ೪. 111), ಸಾಗರೆ. ೭೭-೦೦; 1107). 
ಕ್ಷೀರ-ದಧಿ ಸುಘ, ತದ ಬೇಜಿಮೆಯಾಗುತ್ತಿತ್ತು (ರಕತ. 1, ೭೦); [p ಇದು ' ಬೇಟಿಕಾಅ' ಎಂಬುದರ ಅಪಲಿಬಿತವಿರಬಹುದು] 
ಅಮೇರಿಕೆಯಲ್ಲಿ ವಿದ್ಯಾರ್ಥಿಗಳು ಕೂಲಿ ಮಾಡಿ ದುಡಿದು ವರ್ಷದ ಖರ್ಚಿನ] |ಬೇಟಗೊರ್ಳ *ಬೀಂಟಂಗೊಳ್‌' ನೋ. 
ಬೇಜಿಮೆ ಮಾಡಿಡುವರು (68೬. ೦೨). | ಚೇಟಮರುಳು (ನಾ). ಪ್ರಣಯಲಾಲಸೆ. 
[+ ಮರಾ. ಬೇಜಮಾ, ಬೇಗಮಾ] ಬೇಟಮರುಳಾಗು ಎ ಪ್ರಣಯಲಾಲಸೆಯಿಂದ ಮರುಳಾಗು , 
ಬೇಜವಾಬುದಾರಿ, ಬೇಜವಾಬ್ದಾರಿ (ಗು). ೧. ಜವಾಬ್ದಾರಿ ಇಲ್ಲದ; ನಿನ್ನನು ಬಡದೆ ನೋಡಿದ ಜವ್ವನಿಗರು ಬಡವಾಗದೆ ಬೇಟಮು 
ಹೊಣೆಗೇಡಿತನದ : ಈ ರೀತಿ ಬೇಜವಾಬುದಾರಿ ಮಾತನುಡುವುದು [ಣಕಾಂ,  ವ]ರುಳಾಗದಿರ್ಪರೆ ಬಡನಡುವಿನ ಬಿಂಕಕಾರ್ತಿ (೪೫೫. 
ಸರಿಯಲ್ಲ (೩ದು8- 039) ; ನೀವು ಮಾಡುತ್ತಿರುವ ಜೇಜವಾಬುದಾರಿ 3೪-೫0). [ಬೇಟ (ಆ ಬೇಂಟ) 4 ಮರುಳು (ಆ. ಮರುಳ) ] 
ಕೆಲಸದ ಬಗ್ಗೆ ಊರಲ್ಲಿ ಈಗಾಗಲೇ ಗುಲ್ಲು ಎದ್ದಿದೆ (ಕಾಗರೋ. ೬೯). |3| ಬೇಟವಾತು (ನಾ). ಪ್ರೇಮದಿಂದ ಕೂಡಿದ ಮಾತು; ಲಲ್ಲೆಯ 
(ನಾ). ೨. ಜವಾಬ್ದಾರಿ ಇಲ್ಲದಿರುವಿಕೆ; ಹೊಣೆಗೇಡಿತನ : ನುಡಿ: ನಲ್ಲಳ ಬೇಟವಾತೋ ಶುಶಚಾರುನಿನಾದಮೊ , , , ವಿಬುಧಾನು 
ಬೇಜವಾಬುದಾರಿಯಿಂದ ಇಂಥ ಕ ತಿಯನ್ನು ಮುಂದುವರಿಸುವುದೂ . . - ರಾಗಮೊ (ಉಕ್ಕಲಿ. ೦-೬): [ಬೇಟ ( ಆ ಬೇಂಟ) 4 ಮಾತ್ಯು ) 
ಅಥವಾ. . ,ಯಾವುದಾದರೊಂದು ಕಾಲ್ಪನಿಕ ಅಕ್ಲಿಷ್ಟ ಸುಖದೊಳಗೆ ತನ್ಮಯ] |ಬೇಟವೆಣ್‌ (ನಾ). ಪ್ರಣಯಲಾಲಸೆಯುಳ್ಳವಳಂ; ನಲ್ಲೆ : ವಿರಕದಿಂ 
ನಾಗಿರುವುದು (ಕ್ರಂಕ. ೦೪). ಬೇಜವಾಬ್ದಾರಿ: ೧. ಬೊಂಬಾಯಿಗೆ ಪ್ರಯತಮಸಮಾಗಮಪ್ರತ್ಕಾಶೆ ಹೃದಯಮಂ ಬೇಯಿಸಲ್ಯು ಬೇಟವೆಣ* 
ಹೋಗಿ ಬೇಜವಾಬ್ದಾರಿ ಬೇವರ್ಸಿಯ ಹಾಗೆ ಅಲೆದು ಫ್ಲೂ” ತಂದುಕೊಂಡ|25| ಸೋಗೆ ನವಿಲುಕಲ್ಲಿಗೆ ಮರಳಿ ಬಂದು ಕರೆವುದು ಕೇಗಿ ತನ್ನೆರೆಯನಂ 
ನನಗೆ ಮೈಸೂರಿನಿಂದ ಟೆಲಿಗ್ರಾಂ ಬಂತು (ಕೂಸ. ೪). (ತತ್ರಾಂಗ್ಗ ೩೫-೦೫೦೨). [ಬೇಟ (ಎ ಬೇಂಟ) - ಪೆಣ್‌ ] 

[+ ಮರಾ, ಬೇಜಬಾಬ್‌ದಾರ್‌] ಬೇಟವೆಳಸು (ನಾ). ಪ್ರಣಯದ ವೃದ್ಧಿ; ಪ್ರೇಮದ ಆಧಿಕ, - 
ಬೇಜವಾಬ್ದಾರಿ 'ಬೇಜವಾಬುದಾರಿ' ನೋ: ಹೆಚ್ಚಳ : ಕಾಮಿನಿ ಹುಲಿಸಾದ ಬೆ'ಟವೆಳಸಂ£ಸಿಂ3 ಕಡುಸಂತಸದಂತ 
ಬೇಜಾರು (ನಾ) ಉತ್ಸಾಹವಿಲ್ಲದಿರುವಿಕೆ; ನಿರುತ್ಸಾಹ ; ಬೇಸರ ; ಮೆಯ್ಮುದಳ್‌ (ಸೂಕ್ತಿಸು. 0-೪೪). [ಬೇಟ (ವ ಬೇಂಟ) . ಬೆಳಸ್ಕು] 

ಅವನನ್ನು ಕೋರ್ಟಿನಲ್ಲಿ ಹಾಜರುಪಡಿಸುವ ವಿಷಯದಲ್ಲಿ ನಿಮಗೆ ಬೇಜಾರು] | ಬೇಟಹೂಡು (ಕ್ರಿ). ಪ್ರಣಯದಲ್ಲಿ ತೊಡಗು : ಇನಿಯಕೊಡನೆ ಪಾರಿ 
ಬೇಡ! (ರೂರುನು. 90) ; ಬಲದೇವನಿಗೆ ಶಾಲೆಗೆ ಹೋಗಲು ಬೇಜಾರು ವಾಳ ಬೇಟಹೂಡಿದೆ (ಮಾಂಠ?. ೦೦-೪). 
(೪0೫. ೨೭). 'ಬೇಸಜಿ,' ಪರಾ. [ಬೇಟ ( ೬ ಬೇಂಟ) -.. ಹೂಡ್ಕು (< ಪೂಡು)] 


ಜೇಜಾರುಗೊಳ್ಳು ಎ ನಿರುತ್ಸಾಹಪಟ್ಟುಕೊಳ್ಳು ; ಬೇಸರಿಸು:| [ಜೇಟೆ `ಬೇಂಟೆ' ನೋ. 
ಕೊನೆಗೊಮ್ಮೆ ಬೇಜಾರುಗೊಂಡು ವಿನೋದ ತನ್ನ ತಾಯಿಗೆ ಹೇಳಿಯೇ |ಚೇಟೆಕಾತಿ (ನಾ). = ಬೇಂಟೆಗಾರ್ಶಿ: ಜಾಳವಣೆಗಳ ಬಲೆಯ ಶಕ್ಕಿನ 
ಬಿಡುತ್ತಿದ್ದ (ಕಾಕ, 0). ಬೇಜಾರುಪಡು ಎ ಬೇಜಾರುಗೊಳ್ಳು :|88| ಠೌಳಗಳ ತೋಹುಗಳ ನಗೆಗಳ ವೆ: ೇಲುಮುದ್ದಿನ ಬೇಟೆಕಾತಿಯರೈದಿದರು. 


ಬೆಂಗಳೂರಿನಿಂದ ಯಾರು ಬಂದರೂ ನಮ್ಮ ಕಡೆ ಹೆಚ್ಚಿಗೆ ದಿನವಿರಲು ವನವ (ಕೊಂ. ೦-೫-೩೯); ವಿಟರಕ್ಷಿಮೃಗಂಗಳ . . , ತುಂಗಳುಚಗಳಳು 
ಬೇಜಾರುಪಟ್ಟುಕೊಳ್ಳುತ್ತಾರೆ (848ರ ೦೦). ಬಿನಲಿ ಸಿಲುಕಿಪರನಂಗನ ಬೇಟೆಕಾತಿಯರು (೪50. ೨೦-೭೩). 
[ಇ ಪಾರ. ಹಿಂ. ಮರಾ. ಬೇಜಾರ", | ತಮಿ. ವೇಚಾಜು ; [ಬೇಟೆ ( ಇ ಬೇಂಟೆ) 2. ಎ. ಕಾತ್ಮಿ] 


ತುಳು, ಬೇಜಂರ್‌, ಕೊಡ, ಬೇಜಾರ] ಬೇಟೆಕಾಚಿ "ಬೇಂಟೆಗಾಅಿ" ನೋ. 
ಬೇಜಿಮೆ "ಬೇಜಮಿ' ನೋ. 46|ಬೇಟೆಗ "ಬೇಂಟಿಗ' ನೋ. 
ಬೇಜ್ಯಾ (ನಾ). ಉಪಯೋಗವಿಲ್ಲದುವು; ನಿಷ್ಪಯೋಜಕವಾದುದು:| |ಚೇಟೆಗಾರ * ಬೇಂಟೆಗಾಜಿ ' ನೋ. 
ಹಾಲಪ್ಸನಾಯ್ಕನ ಮಾತಿನ ಮೇಲೆ ಬಂದದ್ದು ಬೇಜ್ಯಾ ಆಯಿತ್ತು. | |ಬೇಟೆಗಾರಿಕೆ (ನಾ). ಬೇಟೆಯಾಡುವಿಕೆ ; ಶಿಕಾರಿ: ಹಿಂದಿನ ಬೇಟೆಗಾರಿಕೆ 


ಇನ್ನುಮೇಲೆ ನಾವು ಖಾಮುಷು ಇದ್ದರೆ ಪರಿಣಾಮ ಆಗೋದಿಲ್ಲ ವನಕಾರಿಕೆಗಳು ಬಿಟ್ಟು ಹೋದುವು ಎಂದಲ್ಲ (೫೩4, 0೩೦) - 
(ನಾರತ- ೦೬3೪) - [-ಹಿಂ. ಮರಾ, ಬೇಜಾನ್‌ಎಸತ್ತ್ವವಿಲ್ಲದುದು] [ ಬೇಟೆಗಾರ ( ಎ ಬೇಂಟೆಗಾಜ) 4 - ಇಕೆ] 
ಬೇಟ 'ಬೇ: ನೋ. 45] ಬೇಟೆಗಾಆ ` ಬೇಂಟೆಗಾಜಿ ' ನೋ. 
ಬೇಟಕಾರ ` ಬೇಂಟಗಾಅಿ' ನೋ. ಬೇಟೆನಾಯಿ * ಬೇಂಟೆನಾಯ್‌ ` ನೋ. 


ಇದತ 


ಬೇಟೆಯಾಡು 


ಬೇಟೆಯಾಡು ` ಬೇಂಟೆಯಾಡು ` ನೋ. 
ಬೇಟೆರಾಯ (ನಾ). ಒಂದು ಕ್ಷುದ್ರದೇವತೆಯ ಹೆಳರು ; £ ಹಿಂದೆ 
ಬೇಟೆಗೆ ಹೋಗುತ್ತಿದ್ದ ಜನರು. ಮೊದಲು ಈ ದೇವತೆಯನ್ನು 
ಪೂಜಿಸುತ್ತಿದ್ದಿರಬಹುದು : ನಗಧರ ತಿರುಮಲೇಶ್ವರ ಬೇಟೆರಾಯರು 
ಮಿಗೆ ಉದಿಹರು ಪಟ್ಟಣವ (ಕುನ್ನು. ೭-೦೧೨) - 
[ ಬೇಟೆ ( ಆ ಬೇಂಟಿ) 4+ ರಾಯ) 
ಬೇಟೆವೆಸ (ನು). ಶಿಕಾರಿಯ ಹವ್ಯಾಸ... ಉದ್ಯೋಗ: ಪೊ 
ಮೊಗಸಿ ಬೈಗುವರೆಗಂ ಬೇಟೆವೆಸದಿನಸುವರೆಯಾಗಿ , , ಬೇ 
ಪಳಿಂದಿನಿಯರ ಮನದೊಳೊಂದಿನಿಸು ಸಂದಿಸಿಯಂಂ (ತಂರ್ರಪು. 6-೪ವ)- 


ಸೇಲಾಸಿದ 


[ ಬೇಟೆ ( <.ಬೇಂಟೆ ) ೬ ಜಿಸ್ಕ) 10. 
ಬೇಡ, (ನಾ). ೧. ಬೇಟೆಯನ್ನು ವೃತ್ತಿಯಾಗಿ ಉಳ್ಳವನು: ಬಿಲ್ಲರ 


ಜಾತಿಗೆ ಸೇರಿದವನು ; ಶಬರ : “ವನಚರ ಕಿರಾತ ಧಾನುಷ್ಯ ನಿಷಾದ 
ಪುಲಿಂದ ಶಬರ ಭಿಲ್ಲಾಖ್ಯಂ ಬೇಡನವಂ” (ನಸ್ತುಕೋ- ೬೬-೮6) ; ಕಾಡೊಳ್‌ 
'ಬೇಡರಂತೆ ತೊಟಿಲ್ವ ದಾಯಿಗರ ಕಂದಿ ಕುಂದಿದ ಮೊಗಂಗಳಂ ನೋಡು 
ಟ್ರದುಂ (ಕತಾ. ೩-೬೨ ಐ) ; ಇರುಳು ಹಗಲೆನ್ನದೆ ಪ್ರಾಣಘಾತಕವೆ 
ಮಾಡಿದ ಬೇಡನೆ ಕೈಲುಸಕೊನ್ಪಯಯ್ಯಾ (೧4ರ: 4); ವಿಟರುಗಳ 
ಕರಣವೆಂಬ ಮಿಗವಿಂಡನುಲ್‌ ಬಂಧಿಸುವ ಮುಗು 
ಮೊಲ್‌ ಸೂಳೆಯರಗಣಿತಗೃಹಗಳೆಪ್ಪಿಹುವು (ಕುಸು, ೨-೮೪). 
[ದೇ॥, ತವು. ವೇಟನ್‌. ವೇಟ್ಟುವನ್‌; ಮಲ. ದೇಟನ್‌; ತುಳು. ಬೆ: 
ಬೇಡ, (ನಾ). ಹೆದರುವವನು ; ಭೀರು: 
ಭೀತಚಿತ್ತಂ” . (88: 088); ಕನ್ನಡದೊಳ್‌ 
ಪೆಸರ್‌ (9ತ್ರತಿ. ೦೩). "ಖೇಡ ಹೋ. 
[ವ ಹ್ರಾ. ಭೇಡ./ಮರಾ. ಭೇಡ್‌-ಭಯ] 

ಬೇಡ್ಕ (ಅ). ಸಲ್ಲದು; ಬೇಕಾಗಿಲ್ಲ. ಅಪೇಕ್ಷೆಯಿಲ್ಲ 2 
ಗಳನ್ನು ಸೂಚಿಸುವ ಒಂದು ನಿಷೇಧಾರ್ಥಕ ಅವ್ಯಯ: ಬೇಡ 
ವಿರೋಧಮೆಂತುಮರಿಕೇಸರಿಯೊಳ್‌ ಸವ: ಮಾಡು 
(ಶಂಕರ ೧೬-೩೪); ಒಲೆಯ ಬೂದಿಯ ಬಿಲಿಯಲು ಬೇಡ (04. 009): 
ರಣದಲಿ ಶೂಲಿಯಡ್ಚೈಸಿದರೆ ಹಿಡಿವೆನು ಚಿಂತೆ ಬೇಡಿದಕೆ (ಉುಪ್ಮರ್ರೋ, ೪-೪)- 
ಬೇಡವೆ:ಡ, ಬೇಡಬೇಡ (ದ್ವಿರು ್ಲಿ) 2 ಅಮರಾಷಗಾ: 


ಬೇಡರೆಂದು. 


೩೩ 


ದ್ರೋಣಾದಿಗಳ್‌ ಬೇಡವೇಡೆನೆಯುಂ ಮಾಣದೆ .., ಕಿ 
೬ ತೆಗೆದಂ ಧಮ್ಮಿಲ್ಲಮಂ ಕೃಷ್ಣೆಯಾ (ಜಂಭ. ೭-೩) ; ಇದೇಕೆ 


ವೇಡೆನೆಯುಂ ಕಿವಿಯೊಳ್‌ 
(ರಂಥ. ಓಲ); 
ಬೀಡಿನಲ್ಲಿ ಹೊಜವಡಿಸಿಂ 
ಬೇಡಬೇಡಾ ಸಾಹಸಂ, 
ಬೇಡನ್‌ ಎಬೇಡವಾದವನು; ಅನರ್ಹನಾದವನ. 
ಬಿಸುಟ್ಟಿರದೆ ನಿಮ್ಮೊಳೆ ಪೊಕ್ಕೊಡೆ 
“ಬೇಡನಲ್ಲನೇ-ಯಾರಿಗೂ ಬೇಡವಾದ 
ನಲ್ಲದೇ 2” (1006. ೩೯). [ದೇ-॥ ತಮಿ ವೇಣ್ಸಾ 
ಬೇಡಕೊಟ್ಟ ` ಬೇಡಗೊಟ್ಟ ' ನೋ. 
ಬೇಡಗೊಟ್ಟ, ಬೇಡಕೊಟ್ಟ (ನ 


ಬೇಡಗೊಟ್ಟ ಮೂರಾಗಿ 


೯ ಪೋದಳೀ ಕುಸು: 


ನಿತವು (ಎಫ. ೪೨ 33): 


(amon. ೩೭ ೧೦೪೪). |: 


ಬೀಡನಲ್ಲನೇ (20 
ದೇ, ಆಥವಾ ಕಿರಾತನಾಗ: 


; ಮಲ. ವೇಣ್ಟ) 


ಶಬರರ ವಾಸಸ್ತುನ; ಬೇಡರ 


೨ಂ ಶ್ರಾದಕಂ 


ಗಾಮಿಗಳಲ್ಲರ್‌ (೦ರ್ಷರ್ಮ - ೦೦-೦೩). ಬೇಡಕೆ 


ಮಂತೆ ನಾಲ್ವರಂ ಕರೆದು ನೀವೀ ಬೇಡಕೊಟ್ಟದೊಳ್‌ 
ಮೆಂದಟ್ಟುವುದುಂ (ರಮ್ಮ. ೨-೧೪. ([ಬೇಡ್ಕ -- 


೬೬೨೮ 


ಬೇಡವೆಣ್‌ 


ಬೇಡತಿ ` ಬೇಡಿತಿ ನೋ. 

ಬೇಡಪಡೆ ` ಬೇಡವಡೆ ' ನೋ. 

ಬೇಡಬಲೆ (ನಾ). ಶಬರರು ಬೇಟೆಯಲ್ಲಿ ಬಳಸುವ" ಬಲೆ. ಜಾಲ: 
ಬೆಕ್ಕುಗಳ ಸುಂಗಿದುವೊ ಮೇಣ್‌ ಬೇಡಬಲೆಗಳೊಳ್‌ ಸಿಕ್ಕಿದುದೊ . , . 
ಶಕ್ಕಿಗೊಳಗಾದುದೋ (ತಬು ೪೬-೩)- [ಬೇಡ್ಕ. * ಬಲೈ] 

ಬೇಡರಸ (ನು). ಶಬರರ ಮುಖಂಡ: ಕಿರಾತರ ಒಡೆಯ ; ಬೇಡರ 
ನಾಯಕ: ನಾಡರನಂ ತಗುಳ್ಳು . . . ನಾಡನವಂ ಕಡಿದಿಕ್ಕಿ ಮೆಚ್ಚಿದಂ 
ಬೇಡರಸೆಂ ತರಂಗತಮನಾನಿರೆ ಬೇಡರಸೆಂಬ ಗರ್ವದಿಂ (ಕಣಾನೂ. 9-೩6): 
ತಮ್ಮಾಳ್ವನಪ್ಪ ಬೇಡರಸಂಗೆ ದೇವತೆ ಬಂದು ಭೀಮವನದೊಳಿರ್ದಳಲ್ಲಿಗೆ 
ಪೋಗಿ ನಿಮ್ಮ ಬೇಟ್ವಿ ವರಮಂ ಬೇಡಿಕೊಳ್ಳಿಮೆಂದು ಬಿನ್ನಪಂಗೆಯ್ಚು ; ದುಂ 
(ರರ್ಮಾಮ್ಮ ೩-೪೩) [ಬೇಡ್ಕ -- ಅರಸ, ] 

ಬೇಡವಟ್ಟಿ (ನಾ). ಶಬರರ ನಾಡು.--ಊರು : ಆನಂತೆ ಪೋಗೆವೋಗೆ 
ಪೊಲಸಿನ ಗಂಧಮಂ ಪೊತ್ತು ಕಿಜುಕವ್ವರೆಗೊಳ್ಳ ಕಾರ ಪೊಗೆಯಿನಜಿಯಲಾದ 


ಬೇಡವಟ್ಟ ಮಂ ಕಂಡೆಂ (ರುಣ. ೭೫೩). ([ಬೇಡ್ಕ -- ಪಟ್ಟಿ] 


ಬೇಡವಟ್ಟು (ನಾ). ಇ ಬೇಡವಟ್ಟ: ಆ ಪಕ್ಷಿಯುಪಶಮಕ್ಕೆ ಪಕ್ಕುಗೊಟ್ಟ 
ಸುವಂ ಬೆ;ಡವಟ್ಟಿಂಗೊಡೆಯನಾದುದು (ಶಂಕಾವತಿ- ಕ); 
ಅಗುರ್ವುವೆತ್ತ ಅಕೆಯ ಬೇಡವಟ್ಟುಗಳ ... ಕೆಡಿಸಲಂತದ ಮುನ್ನಿನ 
ಚಕ್ರವರ್ಶಿಗಳ್‌ ಪೆಜಿರಳವಲ್ಪುಮ ಕೆಡಸಿಕೊಟ್ಟಚೆ ತೈಲಪಚಕ್ರವರ್ತಿಯಾ 
(ಕಾಷ್ಮನ್‌ ೨03); ಓಡದ ಬೇಡವಟ್ಟು ಪೋಗದ ಕಲಿಗೋಂಟೆ ಸಿಲ್ಕದ 
ವಿರೋಧಿಸುಖಿಂಬಮಿಖುಂಬುಗೊಂಡಡಂಜದ  ಖಳರನ ೈಮಂಡಳದೊಳಿಲ್ಲ 
(ಪುತ್ಕಪು- 3-೩೩). [ಬೇಡ್ಕ 4 ಪ್ಚು] y 

'ಬೇಡವಡೆ. ಬೇಡಪಡೆ (ನಾ). ಶಬರರ ದಳ: ಕಿರಾತರ ಸೈನ್ಯ: 
ಬೇಡವಡೆ ಮುಸುಜ'ಕೊಂಡೇಸಾಡೆ ಸುರುಳ್ವಗಿದು ಕೊಡೆಯ ಚರ್ಮದ 
ಮಜಕಯೊಳ್‌ ಗೂಡುಗೊಳುತಿರ್ದ : ಶೌರ್ಯಕ್ರೀಡೆಯ ದಿಗ್ವಿಜಯ 
ಮೆಸೆದುದು (ಅತ್ರ. 0-೬೨); ಅಂತಂತ್ಪಾತವೇತಾಳವಡೆಯಂತೆ ಭಯಂಕರಾ 
ಕಾರಮಾದ ಬೇಡವಡೆಯ ನಡುವೆ , , , ಬಂದಂ ಪುಳಿಂದಪ್ರಕರಬಹುಳ 
ಸೇನಾಪರೀತಂ ಕಿರಾತಂ (ರಂತ. ೦೬4) ; ತಡಿಕೆದಲೆ ತಟ್ಟಿವಲೆ.., 
ಮಂಕಿವಲೆ ಮಂದಸಿನವಲೆಯ ಹೊಳೆಗಳ ಬೇಡವಡೆ ನೆರೆದುದು (೬41. 
೩-6). ಬೇಡಪಡೆ : ಒರ್ವ ಬೇಡಪಡೆಯೊಡೆಯನೊಂದು ಕಡೆಯೊಳ್ಳೇಂಟೆ 
ಯಾಡುತ್ತಮೆಸದಿರ್ದಂ (ಉಕ್ಕಲಿ ೨-೩ ನ); ಮರೆ ಲುಲಾಯ . , , €ರಿ 
ಕಳಛ ಖಡ್ಗಿಪ್ರತಾನದ ಮೇಹುಗಾಡಿನಲಿ ಹರಿದು ಬೆರಸಿತು ಬೇಡಪಡೆ 

4 ಪಡೆ] 

ಬೇಡವಣ್ಣ (ನಾ). ಕಿರಾತನ ಬಣ್ಣ ; ಕಪ್ಪವರ್ಣ : ಬೇಡವೆಂದರು ಬೇಡ 
ಕಳುವದ ಬಿಡುವನೆ ಬೇಡವಣ್ಣದ ತುಂಬಿದಿಂಡು ಬೇಡಮೆದರು 

ಬೇಡುವ ಯಾಚಕರಂತೆ (ಕರತ. ೩-೦೩). 
[ಬೇಡ್ಕ + ಬಣ್ಣ] 
ಬೇಡವಳ್ಳಿ (ನಂ). ಶಬರರು ವಾಸಿಸುವ ಹಳ್ಳಿ ; ಕಿರಾತರು ನೆಲಸಿರುವ 
ಗ್ರಾಮ: ಉಪಶ್ರೇಣಿಕಂ ಬೇಂಟೆಯಾಡಲ್ವೋಗಿ ... ವಿಂಧ್ಯಾಟವಿಯ 


ಬಟು 


(ತೊರೆರಾ- ೩-೩-೦೩) - 


ಯೃ 


ಬರುತಿರ್ದುದು ತ್ಯಾಗಿಯೆ 


'ವ ಬಿಲ್ಲನೊಜಕಿದಂಬುದಿರ್ದುವ ಗೊರೆ. 
ವ ಕಂಡನಾಗ (ಶ್ರೀಣಂ: ೩-೩೦). 
[ಬೇಡ್ಕ * ಪಳ) 


ಕ್ಲ ರಮಿಸಿ (ಘೋಡತು ೦೯-೭೦) 


ಲಂ ವೀಡುಂ ನೋಡಿ 


ಜೋಡು 


ಸಗೆಗಡರೊಳೋ 


ಬೇಡಾಧಿಪತಿ 


ಲಾಡುವ ಬೇಡವೆಣ್ಗಳಿಂ . , . ವಿಜೃಂಭಿಸಿ (asst. 3-88 ವ) 
ಬೇಡವೆಂಡಿರ್‌ (ಬಹುವ) : ನಿಚ್ಚಮುಂ ಬಜೀದೆ ಮುಳಿದು ತಿಳಿಪೆ 
ತಿಳಿದು ನೆರೆವ ಬೇಡವೆಂಡಿರಿಂ (೪೭೫. ೨೦೪)-  [ ಬೇಡ್ಕ 4 ಪೆಣ್‌] 
ಬೇಡಾಧಿಪತಿ (ನಾ. .. ಬೇಡರಸ ; ಹಿರಣ್ಯಧನ್ವನೆಂಬ ಬೇಡಾಧಿಪತಿಯ 
ಮಗನಾದ ಏಕಲವ್ಯನೆಂಬವನು (ಕಣ. 390). [ ಬೇಡ್ಕ -.- ಅಧಿಪತಿ] 
ಬೇಡಿ (ನಾ). ಕಾನೂನಿನ ಅಧಿಕಾರಿಗಳು ಅಪರಾಧಿಗಳನ್ನು ಬಂಧಿಸಿ 
ಅವರ ಕೈಕಾಲುಗಳಿಗೆ ಹಾಕುವ ಲೋಹದ ಸಂಕೋಲೆ; ಕೋಳ : 
ಅಡಿಯ ಬೇಡಿ ಒಡೆಯಲಿಲ್ಲ; ದುಡಿವ ದಾಸ್ಯ ಬಿಡಲೆ ಇಲ್ಲ! (ಊತ. 
ನಮ್ಮೆಲ್ಲರ ಕೈಕಾಲುಗಳಲ್ಲಿಯೂ ಬೇಡಿಗಳು ಬಿದ್ದವು 1 
(ಶ್ರತಾಶ, ೫೪). 
ಬೇಡಿ ಹಾಸು ಎ ಸಂಕೋಲೆಯನ್ನು ತೊಡಿಸುವಂತೆ ಮಾಡು: 
ಬಂಧಿಸುವಂತೆ ಮಾಡು : ಒಂದು ದಿವಸ ಆ ತುಂಟನು ಸರಹದ್ದಿನ 
ಒಳಗೆ ಬಂದಲ್ಲಿ ಅವನನ್ನು ಹಿಡಿದು * ಅವನ ಕಾಲಿಗೆ ಬೇಡಿ ಹಾಕಿಸಿ 
(8೬5. ೨೦೭) ; ನಿನ್ನ ಕೈಗೆ ಬೇಡಿ ಹಾಕಿಸ್ತೀನಿ (ಮಗನೂ. ೨೭). 
[ + ಹಿಂ. ಮರಾ. ಬೇಡೀ) 
ಬೇಡಿಕೆ (ನಾ). ೧. ಬೇಡಿಕೊಳ್ಳುವಿಕೆ; ಯಾಚನೆ; ಕೋರಿಕೆ: 
ಇಳೆಯ ರಾಯರಿಗಾಯ್ತು ಬೇಡಿಕೆ ವಿಪ್ರರಂದದಲಿ (ಹಂಳಪ- ೨೩-೨೦); 
ಆವಳ ಕಣ್ಣಿನಲ್ಲಿ ಬೇಡಿಕೆಯಿತ್ತು (ಕುರ, 03), ೨. ಬೇಕಾದುದು; 
ಅಗತ್ಯವಾದುದು: ಇವರಿಗೆ ವೇಳೆಯ ಅಭಾವದಿಂದಾಗಲಿ, ಇತರ 


46-೧0) ; 


ಕಾರ್ಮಣದಿಂದಾಗಲಿ, ತಮ್ಮ ಬೇಡಿಕೆಗಳನ್ನು ತಾವೆ ಕೊಂಡು ತರಲಿಕ್ಕೆ ಸಹಜ 


ವೆನಿಸುವುದಿಲ್ಲ (ತ್ಮ. 8೬). 
ಬೇಡಿಕೆ ನೀಡಿಕೆ -- ಅಗತ್ಯ ಮತ್ತು ಅದರ ಪೂರೈಕೆ : ಪ್ರಪಂಚದ 
ವಿವಿಧ ಭಾಗಗಳೂ ಸಹ 'ಬೇಡಿಕೆ...ನೀಡಿಕೆ " (27806-810717) TY 
ತಾಕಲಾಟದಿಂದ ಹೊಂದಿಕೊಂಡು ಒಂದೇ ಆರ್ಥಿಕಕ್ಷೇತ್ರವಾಯಿತು 
(6ಂತಸ0- 1)- [ಬೇಡು + -ಇ8] 
ಬೇಡಿಗೆ (ನಾ). ಒಂದು ಬಗೆಯ ತೆರಿಗೆ... ಸುಂಕ : ಕ(ಂ)ಮ್ಮಟೇಸ್ವರ 
ದೇವರ ನಂದಃದೀವಿಗೆಗೆ ಬಿಟ್ಟ ದತ್ತಿ ಬೇಡಿಗೆಯ ಕಮ್ಮಟದಲು ದಳಕ ವಿಸ 
ಒಂದು (2932. 1x-i, ೨೬೨-೦೬ $ ಸು- 1186) ; [ಆರತಿ] ಕಾಣಿಕೆ ಬೇಡಿಗೆ 
ಯನೂ ಬಿಟ್ಟು ದೇವರ ಗ್ರಾಮದಲಿ ಬಿಟ್ಟೆವಾಗಿಯೇನನು ಮಾಡಲಿಲ್ಲ 
೩೭೦-೨೩ ; 1535). 'ಬೇಡ್ಕು' ಪರಾ. 
[ಬೇಡ್ಕು ೬ -ಇಗ್ಮೆ./ ತೆಲು. ಬೇಡಿಗ] 
ಸೇಡಿತಿ, ಬೇಡತಿ (ನಾ). ಬೇಡರ ಹೆಂಗಸು; ಕಿರಾತೆ: ಸೂರ್ಯಾಸ್ತ 
ಮಯದೊಳ್‌ ಪಾರ್ವೆರನೂಡಿ ನಿಷಾದಿತಿಯೆಂಬ ಬೇಡಿತಿಗಮಸ್ಬುರ್‌ 
ಮಗುದಿರ್ಗಮುಣಲಿಕ್ಕಿದೊಡೆ ತಣಿಯುಂಡು ಬೆಂಡುಮರಲ್ಲು ಮಜಸುಂದಿ 
ದರ್‌ (ಕಣ. ೩-೪): 1ೌೌರೀಪತಿಯ ಬಿನದಕ್ಕೆ `ಭೂಭೃತ್ಸುತೆ ಬೇಡತಿ 
ಯಾದ ತೆಜನನನುಕರಿಸಿರ್ದಳ್‌ (ರಂ. 90) ೪ ಅಲರ್ಗಣ್‌ ಪೊಗಿದ 
(ಳೆವಾಯ್‌ ನಗೆಮೊಗಂ .. ಎ. ಚೆಲ್ವಾಗಿರೆ ನಿಂದ ಬೇಡಿತಿಯರಂ 
ಡಂ ಮಹೀವಲ್ಲಭಂ ಣವ್ಮಾನ. 3೦೬). : ಬೇಡತಿ: ಛತ್ರ(ಕಚ್ಛ) 
ಪುರದೊಳ್‌ ದಾರುಣನೆಂಬ ಬೇಡಂಗಂ ಮಾಂಗಿ (ಮಾಂಗಿಲಿ) ಯೆ. 
[ಐ೫೦- ಡಿ)ತಿಗಂ ಅಶಿದಾರುಣನೆಂಬ ಮಗನಾಗಿ ಪುಟ್ಟಿರ್ಪಿನ೦ (೫ನ. 
ವಾಗುರೆಯೊಡನಾಡುವ ಬೇಡಶಿಯರ್ಮೇರೆಗೆಡೆದು 
ನೀನುಂ ನಿನ್ನೆ ಗಂಡನುಂ ಪುಲಿಯಂತಿದು೯ ನರಿಯಂತಿರೇಕಿರ್ದಪಿರೆನೆ 
(ರೇ. 8-೭6 ವ); ಪಂಚಪುತ್ರಿಕೆಯೆಂದು ಬೇಡತಿಯೊಬ್ಬಳಿದ್ದಳು ಸುತರು 
ಸಹಿತೆಲಿ (ಕನಾ. 6-6೭) [ಬೇಡ್ಕ 4 ಇತ್ತಿ (೬. ಇಣತ್ತಿ)) 
ಬೇಡಿತು, ಬೇಡಿತ್ತು: ಬೇಡಿದ (ನಾ). ಯಾಚಿಸಿದುದು 
ದಂದು; ಬೇಡಿದುದು : ಬೇಡಿದರ್ಗೆ ಬೇಡಿತಂ ಕೊಟ್ಟು 


(3332. 18-11 


0೬೦) ; ಕೆಂಡುಂ 


25 


48 


ಬೇಡು, 


ಕಸವರಗಲಿಗಳುಮಂ ಡಿ ರುದ್ರಾವತಾರಂ . , , ಹಿಮವತ್ಸರ್ವ 
ತಕ್ಕೆ ಪೋಪುಡುಂ (ಗರಾಯು- ೯-೩ ನ); ತುಡಿಸುವುದೇಕೆ ನಿಲ್ಲ ಪಲವುಂ 
ಬಳೆಯಂ ಬಳೆಗಾಜ ನಿನ್ನ ಕಾಲ್ವಿಡಿದಪೆನಿತ್ತವೆಂ ನನಗೆ ಬೇಡಿತಂ (6೧5. 
3-೬೦) ; ಬೇಡಿತನೀಯದಾತ್ರಮಿಸಿ ಚಕ್ರಧರಂಗಿದಿರಾಂಪರಾರ್‌ (೫ಾರ್ಕ್ಯತ್ಯ. 
9೦-೬). ಬೇಡಿತ್ತು : ಈ ಕುಮಾರನನೆತ್ತಿದಂಗೆ ಬೇಡಿತ್ತಂ ಕುಡುವೆಂ 
(ಶಂತತಂ. ೦೦೩-೦೫); ಧರೆಗಿಹ;ಪಗೆಯಾಂಡನೆಯ ನಾಮದಿನೆಸೆದು ಶರಣರ್ಗೆ 
ಬೇಡಿತ್ತನಿಲ್ಲೆನ್ನದಂತೊಸೆದು ಕೊಡುತಲಿಪ್ಪಂ (956. ರೇ. 


ಬೇಡಿತ್ತ 


60); 
'ವನಮಲಚರಣಾಂಬುಜಕ್ಕೆ ಶರಣು (6850- 
'ಡಿವನೀವ ಭುವನೋದ್ಧಂಡದೈವದ ವೃಷ್ಟಿ 
ಪಥಕಿದಿರಾಗಿ ಮೈನಡುಗಿ ತಂಡತಂಡದಲೆದ್ದುದಮರರ ತಂಡ (ಣಗ. 
9೪-9-00). 


ಬೇಡಿದಂ ಎ ಯಾಚಿಸಿದವನು ; 


ನೀ: 


00-00), 


ಯಾಚಕ ; 


ವಿವಾಹಮನೊಡಂಬಡೆ ತಂಗೆಗೆ ಮಾಡಿ ಬೇಡಿದಂಗೀವುದನಿತ್ತು 


ಮೆಜಿದಂ 


ನೆರೆದನ್ವಯದೊಂದು ಮೈಮೆಯಂ (ಗತ. ೬-೦೯); ಬೇಡಿದ 


ಜನ್ಮಪ್ರತಂ (ಕಮರ, ಟಂ: ಶ್ರೋ). 
'ಡಿದರ್ಗೀಯದೆ ಮಜಕ್‌ಗೆ ವಂದರಂ ಕಾಯದೆ 
ಇರ್ಜಿಸದಧಮನದೇತರ್ಕೆ ಬಾರ್ತೆ ಜೀವನ್ಮೃತಕಂ 
ಬೇಡಿದರ್ಗಿಲ್ಲೆಂಬುದುಂ 


(ಫಿ 03-6೭) ; 
ಪೆಜವೆಣ್ಣಂ ಪೀಡಿಸುವುದುಂ ಕನಸಿನೊಳೆಪ್ಟೊಡಮಿಲ್ಲಂ (ಗಣಥು: ೨-೬ ಈ). 
[ ಆ ಬೇಡು] 
ಬೇಡಿತ್ತು `ಬೇಡಿತು" ನೋ. 
ಬೇಡಿದು ಬೇಡಿತು" ನೋ. 
ಬೇಡಿಸು (ಕ್ರಿ). ಯಾಚಿಸುವಂತೆ ಮಾಡು ; ಬಯಸುವಂತೆ ಮಾಡು : 
ಬೇಡಿಸುವಪ್ಪಿಗಳ್ಳೊರೆವ ಲಲ್ಲೆಯ ಮೆಲ್ಲೂಡಿಗಳ್ಲಿ ಕೂಡೆ" ನಾಣೂಡಿದ 


ಕಾದಿ ಸೋಲ್ವುದಂಂ 


ಕೆಂದುಗಳ್ಲಿ ಬಗೆಗೊಂಡಿನಿಸಂ ತಲೆದೂಗುವಂತೆವೋಲ್‌ . , , ಅಳ್ಳಾಡುವು 
“ದಾಯ್ತು . ತತ್ಸುರತಡುಂದಿರದುಜ್ಞ್ವಳದೀಪಿಕಾಂಕುರಂ (ಕುಶರು 
೩-6೩). [ ಬೇಡು, - --ಇಸ್ಕು ] 


ಬೇಡ್ಕ (ಕ್ರಿ). 'ಬೇಪ, ಬೇರ್ಪ, ಬೇಹ. ಬೇಳ್ಳ್ಯ, ಬೇಳ್ವೈ, 

ಬೇಟ್ವಿ (ಭೂತಕೃ). ೧. ಬಯಸು; ಇಚ್ಛೆಪಡು ; ಆಶಿಸು ; 
—ಯಾಚ್ಲ್ಞಾಯಾಂ, ಶಬರಸಮೂಹೇ ಚ (ಓಬುರಾ) ; ಭಿಮ 
ನಕುಳ ಸಡದೇರ್ಮಳ್ಳಿ ದುರ್ಯೋಧನನ ತಮ್ಮನಪ್ಪ ಯುಯುತ್ಸು 
ಗಮವರ್‌ ಬೇಡಿದ ನಂಡುಗಳನೆ ಕುಡಿಸಿ ಸಂತಸಂಬಡಿಸೆ (ಹರಣ. 
೨೪-೩೬ ೫; ಬಗೆಯಂ ಬೇರ್ಪ್ವರ್ತೃಮಂ ಮಾಂಛ್ಸೈಯಂ (ov vi, 
12); ಬೇಹ ವರವನು ಬೇಡಿಕೊಳ್ಳು (svn, 
೧೯-೩); ಈ ಪಂಯೊಳಾ ಸುಗ್ಗಲಾ। ಬೆಗೆ ಬೇಪನಿತು ಬೋಧಿಸಲು 
(ವೀವಪು- ೬-೨): ತಲೆಗೆ ಎಣ್ಣೆ ಇಲ್ಲ, ತ ಮೃಗನಾಭಿ ಡಿತು (ಣರ). 
ಪಿ. ಕೇಳು: ಯಾಚಿಸು : ಬೇಡುವೆನರ್ಥಸಂಚಯಮಂ (ಕರಣ. ೨-೦೦೨); 
ೀಪಮೆಂದಂಗೆ ಮೆಲ್ಲಗೆ ತತ್ಕನ್ಯಕೆ ನಾಣಿ ಬೇಡುವೊಡೆ 
ಬೇಡಿರೇ ಎಂಬುದುಂ (ತಣ. 0-೬೦ ; ಅಶೇಷ 
ಎರ 


ಎನೊ ೬೪-೮೧; 


ಬೇಟ 
ಲ್ಲಭಂ 
ಬೇಳ 


ಸ 


ಯಂ ... ಬಿಟ್ಟು 
ಎಡಾಕ್ತ ರಕ್ಷಿಪ್ಪುದೆನ್ನೆ೦ (6ಣ್ಮಾಕ, 3) 
ಬೇಡಿಕೊಳಿ,  ಬೇಡಿಕೊಳು, ಬೇಡಿಕೊಳ್ಳು ಎ ಕೇಳಿಕೊಳ್ಳು ; 


; ನಿನಗೊಸೆದೆಂ ಬೇಡಿಕೊಳ? ನಿನ್ನ ಬೇಡಿದುದೆಲ್ಲಮುಂ ಕುಡುವೆಂ 


ನಿಮ್ಮಂ ನೆನೆಯಂತ್ತಿರ್ಪಂತೆ 


| 
a 


ಬೇಡ್ಕು 


(ಕಾರಾ: ೦೨೮-೫) ; ಧರಿತ್ರಿಯಂ ಜೀಯೆನೆ ಬೇಡಿಕೊಳ್ಳದೆ ವಿರೋಧಿ 
ನರೇಂದ್ರರನೊತ್ತಿಕೊಂಡುಂ (ಕಣ: 0-0); ಎನ್ನನೊಡಗೊಂಡು ಮುದದೆ 
ಪೋಪಂತನುಗ್ರಹಿಸೆಂದವಂ ಬೇಡಿಕೊಳಲೊಪ್ಪದಂ (ಕೈಬರಾ- ೪-೬); 
ಸ್ವಪ್ರತಿಷ್ಠೆಯ ಮತ್ತು ಆತ್ಮಸ್ತುತಿಯ ಒಂದು ಶಬ್ದವೂ ನನ್ನ ಬಾಯಿಯಿಂದ 
ಹೊರಬೀಳದಿರಲೆಂದು ದೇವರನ್ನು ಬೇಡಿಕೊಳ್ಳುತ್ತೇನೆ (ಕ್ಯಾರುತಾ. 3). 
ಬೇಹವಳು, ಬೇಹಳು ಇ ಇಷ್ಟವಾದವಳು ; ಬೇಕಾದವಳು : ಕಮಲ 
ಮುಖಿಯನು ಬೇಹವಳನೊಯ್ದ ಮಳಗುಣನಿಧಿ ಕೂಡಲೆಂದರು (ತಿರಾಗ- 
೦೦-003-೨೬) ; ದೇಹವೆರಡಕೊಂದಸುವೆಂಬಂದದಿ ಬೆ;ಹಳ ಮಾಡಿಕೊಂಡಿರ್ದ 
ಆ ಹೂಗಣೆಯ ನೃಪವರನಿರ್ದಂತೆಲೆ ಭಾವಕಿ ಕೆಟ್ಟಿಣಿಸುವರೆ (ಶ್ರರಂಜ- 
3-೩೭) ; ಬೇಹಳೆಂ[ಕಾಕಾಂ.ರಂ) ಮನ್ನಿಪಂತಬುಜವನಲರಿಸುತುವಿ.ನನು 


ದಯಗಿರಿಯೆನಡರ್ದಂ (೫8. ೬-೩೪):  ಬೇಹುದು- ಬೇಳ್ಳುದು, 
ಬೇಟ್ಕುದು-೧. ಬೇಕಾಗಿರುವುನು; ಅಗತ್ಯವಾದಂದು : ಶಿವಗಣ 
ದ್ರೋಹದ ವಚನವದು ಕಿವಿಗೆ ಸಿಲುಕಿದ ಮಾತ್ರದಲ್ಲಿ ಹಗೆಯವ 


ನನವಿಚಾರದೊಳಿರಿಸಲ್‌ ಬೇಹುದು (08, ೬೦-೦೪); ಸೆತಿಯರ್ಗೆ ಧೈರ್ಯಂ 
ಬೇಳ್ಳುದು (ನಂಂಕ. 0೬-೩೬) ; ಆನೆ ರಿಪುಸೇನೆಗೆ ಸಾಲ್ವೈನವುಕಿ ಪೇಡಿ 
ಪಾಡಿಗಟ್ಟಿಳ್‌ವೆಡಗೈಯ ಕೈಯುಗುರೆ ಸಾಲದೆ ನಚ್ಚಿನ ಕೈದುವೇಟ್ಟುದೇ 
(ಉನಾ. 100 ಕೂತ್ರಕ), ೨. ಬೇಡಿದುದು; ಬಯಸಿದುದು : 
ಬೇಟ್ಟುದಂ ಮಾಟ್ಬ ಕಲ್ಪದ್ರುವಿತಾನಂ , . , ವ್ಯೋಮವಿಭಾಗವ್ಯಾಪ್ತಿಯ 
ಪ್ರುನ್ನತತನುವಿನಿತುಂ ನಿಶ್ಚಯಂ ವೃರ್ಥಮಲ್ಪೇ (ತಂಪ್ರಥ್ರ- ಳಂ): 
ಬೇಹೊಡೆಯ ಬೇಕಾದ ಒಡೆಯ; ಇಷ್ಟವಾದ ಸ್ವಾಮಿ: 
ಬೇಹೊಡೆಯ ನಾನಿರಲು ಮಾಜದವನಂ ಕೇಳ್ವಿ ಸಾಹಸವ ನೊಡು 
(೫4೧. 60-00). ಬೇಟ್ಬಂಾ ಬೇಡುವವನು ; ಯಾಚಿಸುವಎನು; 
ಯಾಚಕ ; “ ಬೇಡುವಂ ಬೇಟ್ಟಿಂ” (ಸಂತ. ೨೦) ; ಬೇಟ್ಬಿನ ಬೇಟ್ಟ 
ವಸ್ತು ಕಾಂಚನಗಿರಿಯಿಂದಮಗ್ಗಳಂ (ಕಂಕಣ. ೫-೬೭), ಬೇಟ್ಬರ್‌, 
ಬೇರ್ಪರು, ಬೇಹವರು, ಬೇಳ್ಪರ', ಬೇಳ್ತೆವರ್‌ (ಬಹುವ) : ೧. ಬೇಕು 
ದವರು ; ಆತ್ಮೀಯರು : ಅರಸಿಯರನಿಣಂಗರಂ ಬೇಟ್ಬರುಮಂ ಮೊನೆ 
ಗಾಅರಂ , , , ಚೌಪಳಿಗೆಗಳೊಳ್‌ ಬಬಳ್ಳಿರಿಸಿದರ್‌ (ಕಂಕಣ. ೨-೬೭); ನುಸುಳು 
ಗಂಡಿಯೊಳುರವಣಿಸಿದರು ಕರ್ಣ ಕೃಪ ಮೊದಲಾದ ಬೇಹವರು. (ಕುವ್ಮಾರ್ರೋ. 
6-3೬). ೨. ಬೇಡುವವರಂ; ಯಾಚಕರು : ಬೇರ್ಪ್ವರಗಾರ್ತೀವ 
ಎ ಪರಹಿತಕಾರ್ಯತತ್ತರನುದಾರಗುಣಾನ್ವಿತಂ (993. x, 
೦೩೪-೨೪; 1000) ; ಪದನಖ್‌ದಾಸೆದಪ್ಪಸದೆ ಬೇಳ್ಪರ ಬೇಳ್ಳುದನಿತ್ತು 
ಸಮ್ಮುಣಾಸ್ಪೆ ದನೆನಿಸಲೈೆ ನಿನ್ನ ಪೆಸರೇಂ ಗಳ ಹೊಯ್ಸಳಗೌಣ್ಮನೆವಬ್ಬುದೇ 
(ಎ೪ ೫1 ಕಡೂರು. ೬೯-೨೬; 1160); ಬೇಳ್ದವರ್ಗೆ ಬೇಡಿದ ಪರಿಯಲ್ಲೀವುತ 
ಪಾಪಿ ಕೋಪದಿ ಹೋಮಿಸಿದನಂದು (ಸಾಳ್ಮರಾ- ೦೮-೦೯). 
[ಜೇ,॥ ತಮಿ. ವೇಣ್ಣು; ತುಳು. ಬೇಡು; ತೆಲು. ವೇಡು] 
ಬೇಡು, "ಬೇಳ್ಸ್‌' ನೋ, 
ಬೇಡ್ಕು (ನಾ). ಬೇಡರ ಸಮೂಹ ; ಶಬರರ ಗುಂಪು: “ಜೀತು 
ಯಾಚ್ಲಾಯಾಂ, ಶಬರ ಸಮೂಹೇ ಚೆ" (ಕನುರಾ)- [ಬೇಡ್ಕ? 
ಬೇಡ್ಕು (ನಾ). ಒಂದು ಬಗೆಯ ತೆರಿಗೆ : ಬೇಡು ಬಿಟ್ಟು. . , ಸುಂಕ 
ಸಾದಿಲ ೫ x x ಮೊ[ದ]ಲಾಗಿ ಅವುದೊಂದುಯಿಲ್ಲದೆ (4933. 1x. 
$06-0; 3064); ಯಾ ಕ್ಷೇತ್ರಕ್ಕೆ ತೆಟು ದೇವಸ್ವ ಅನಾಯ ನಟ್ಟೂ ಬೇಡು 
ಆಉದೂ ಯಿಲ್ಲ (33೩3. 1೫-1, ೪೨೬-೨೬; 1402); ತುಳುವದ ಶಾಸನ 
ಗಳಲ್ಲಿ ಬರುವ ತೆರುವಣಗಳು :- ತೆರು , . . ಅರವಸ್ತು, ಬೇಡು, 
ಅಪ್ಪಣಿ (ತುಳುಐಾ. ೨೩೦). 'ಬೀಡ್ಕು', 'ಬೇಡಿಗೆ' ಪರಾ, [?] 
ಬೇಡುಂಗೊಳು (ನಾ). ಒಂದಂ ಬಗೆಯ ತೆರಿಗೆ : ಸುಂಕದ ಬೈಡುಂಗೊಳು 
ನಲ್ಲೆತ್ತು ಪರಿಹಾರ ಹೆಗ್ಗಡೆ ಗದ್ಮಾನ (ಕ. ಸ೫ ಕೊರಗು. ೩೩-$; 2115 7): 


೬೬೩೦ 


ಬೇದಕ್ಕರಿಗ 


ವ್ರಿತ್ತೀ(ವೃತ್ತಿ)ಗಳನ್ನು ನಿಧಿನಿಕ್ಷೇಪಸಹಿತವಾಗಿ ಸಿದ್ಧಾಯ ಯೆ (ಒಸಗೆ 
ಕುಣಿಕೆ ಬೇಡುಂಗೊಳು ಅಕರ ಸರ್ವೃಬಾಧಾಪರಿಹ[ಹೃ]ತವಾಗಿ . . . 
ಧಾರಾಪೂರ್ವ್ವಕವಾಗಿ ಕೊಟ್ಟಿರು (ಎ9. X೬1; ೦೬-೬೫; 1250). 

[ ಇಬೇಡ್ಕು] 

5 |ಬೇಡುಗ (ನು). ಯಾಚಿಸುವವನು: ಬೇಡುವವನು : ತಾ ಮಾಡಿದೆನೆಂದಡೆ 
ತನ್ನ ಕೆಳಗಣವೆ ಆಣವ ಮಾಯಿಕ ಕಾರ್ಮಿಕಮಲಂಗಳು ಇವ ಕೊಂದೆನೆಂದು 
ಮನಕ್ಕೆ ತೋಆ್‌ದಡೆ ತನ್ನ ಕೆಳಗಣ ಬೇಡುಗರೆ ಈ ಮೂವರು (ಮೋಕಾ. 
೩-೦೩೬); ರಾಮರಾಯರು , . . ಬಾಗಿಲಿಗೆ ಬಂದ ಬಡ ಬೇಡುಗರನ್ನು 
ಬರಿಗೈಯಿಂದ ಎಂದೆಂದೂ ಮರಳಿಸುತ್ತಿರಲಿಲ್ಲ (ಸಂತತ್ರ. 34). 


[ಬೇಡ್ಕು 4- ಗ] 
ವ್ಯಕ್ತಪಡಿಸುವ ಕಣ್ಣು; 


10 

ಬೇಡುಗಣ್ಣು (ನಾ). ಯಾಚಿಸುವಿಕೆಯನ್ನು ವ್ಯಕ್ತ: 
ಬೇಡುವ ನೋಟ : ಭಾರತಿ ಗಂಡನ ಕಡೆ ಬೇಡುಗಣ್ಣುಗಳಿಂದ ನೋಡು 
ತ್ರಿದ್ದಳು (ೂತುಗೆ- 30). [ಬೇಡ್ಕು 4 ಕಣ್ಣು (ಕಣು) 

ಬೇಡುಹ (ನಾ). ಯಾಚಿಸುವಿಕೆ; ಯಾಚನೆ : “ ಅಧ್ಯೇಷಣಾ ... 
ಅರ್ಥನಾ. ಈ ೬ ಬೇಡುಹ” (ಫಂದ. ೫-308). 

[ಬೇಡ್ಕು 4 -ಹ್ಯ (ಆ ಪೃ) 

ಬೇಣ 'ಬೆಣ' ನೋ, 

ಬೇತಾಳೆ (ನಾ). ಭೂತ; ಪಿಶಾಚಿ ; ತಾಳತರುವಿತತಿಯೊಳ್‌ ಬೇತುಳಂಗಳ 
ಮೊಜಕದು, , . ತಳತಾಳಲಯಕ್ರಮದೆ ಕುಣಿಯೆ ಭಯಮಯನಾದೆಂ 
(46೫ ೩-೦); ಆ ಜಿನಭವನಮೊಳ್‌ ಪಸಿಯಿಸುವ ದೇವತೆಗಳೆಲ್ಲ 
ಮಿವರಲ್ಲದುದಂ ನೆಗಬ್ಬಿಪ್ಪರೆಂದಗುರ್ವಾಗೆ ಬೇತಾಳರೂಪುಗಳಂ ವಿಗುರ್ವಿಸಿ 
ಪರಿತಂದು (ಕಣನೂ. ೦೪-೯೦ ನ); ಬೆನ್ನು ಹತ್ತಿದ ಬೇತಾಳ (ಗಾರ). 

[< ಸಂ, ವೇತಾಲ] 


15 


ಬೇತ್ಕು "ಬೇ" ಪರಾ. 
ಬೇತ್ಕು (ನಾ). ೧. ಹಂಚಿಕೆ; ಯುಕ್ತಿ; ಉಪಾಯ. ೨. ಉದ್ದೇಶ ; 
ಧ್ಯೇಯ : ಕಿಟ್ಟಿಗೆ ಮಗಳನ ಕೊಟ್ಟು ಅವನ್ನ ದತ್ತಕ ತೊಗೊಳ್ಳೊ ಬೇತು 
ಇದ್ದ ಹಂಗ ಕಾಣಸತದ (ಗಾಯಿ: ೦೦೬). ಹ. ಸಿದ್ಧತೆ; ತಯಾರಿ : 
ಜನರೆಲ್ಲ ದಿಕ್ಕುಗೆಟ್ಟು ಕಣ್ಣು ತಿಕ್ಕಿಕೊಳ್ಳುತ್ತ ಚೆಲ್ಲಾಪಿಲ್ಲಿಯಾಗುವ 
ಬೇತಿನಲ್ಲಿದ್ದಾರೆ (ಹೂಸ. ೨೦೭); ಈ ಮನೆಯಲ್ಲಿ ನಿಂತು ಅವಳಿಗೆ ಬೇಸರ 
ಪೆನಿಸಿರಬೇಕು. ಕಾಲು ಕಿತ್ತುಕೊಂಡು ಪಲಾಯನ ಬೆಳೆಸುವ ಬೇತಿನಲ್ಲಿ 
ಇರಬೇಕು (೧ತುಗ- 9೩). ೪. (ಆಲಂ) ಅಂದಾಜು : ಊಹೆ: ಮುಂದೆ. 
ಯಾವ ಕಡೆಯಿಂದಲೂ ಹರಗಿದರೆ ಬರುವ ಹಾಗೆ ಮಾಡಿ ಬೇತಿನ ಮೇಲೆ 
ಯಾಸಿಯಾಗದೆ ಯಾವ ಕಡೆಗೆ ನೋಡಿದರೂ ಸಾಲುಗಳೇ: ಕಾಣುವ ಹಾಗೆ 
ಮಾಡಿ (ಕಹತ. ೭೦)- 
ಬೇತು ನೋಡುಎಅಂದಾಜು ಮಾಡು: ಮುಂದೆ ಆ ಗಿಡಗಳ ಮಧ್ಯ 
ದಲ್ಲಿ ಸಣ್ಣ ಕುಡಗಳಿಂದ ಎಡಿಯ ಹರಗುವದಕ್ಕೆ ಅಡಚಣಿಯು ಆಗದ ಹಾಗೆ 
ಮೊದಲೇ ಬೇತು ನೋಡಿ, . . ಗಟ್ಟಿಯಾಗಿ ಊಡ್ರಿಸಬೆ.ಕು. (ಕೃಷಿಕ್ರ- ಓಂ). 
ಬೇತು ಹಾಕು- ಯೋಜನೆ ಹಾಕು: ಇನ್ನ ಪೋಲಿಸರ ಕೈಯೊಳಗೆ 
ಕೊಡೋದು ಅಂತ ಇವರಿಬ್ಬರೂ ಬೇತು ಹಾಕಿದ್ದರು (40m: ೦೨೪). 
[.-ಮರಾ. ಬೇ) 
ಬೇದ (ನಾ). ವೇದ ; ಪ್ರಾಚೀನವಾದ ನುಡಿ: “ಓದು, ಪಟವಾತು, 
ಬೇದಂ, ಸುತಿ--ಈ ೪ ವೇದಂ” (16೫. ೩೭-೨೪೨) 'ಬೇದಕ್ಕರಿಗ` ಪರಾ. 
[<ಸಂ. ವೀದ] 
ಬೇದಕ್ಕರಿಗ (ನಾ). ವೇದಾಭ್ಯಾಸ ಮಾಡಿದವನು; ವೇದಾಧ್ಯಯನ ಮಾಡಿ 
ದವನು: ಬೆ.ದಕ್ಕರಿಸರ ಜಪಶಾಲೆ ಸೊಕ್ಕಾನೆಕ:ದುರೆಯ ವೈಹಾಳಿಯಂ 
ಕಣದಿಕ್ಕೆ ಕಣ್ಮನಕೆ ರಂಜಿಸಿತು (ನೋಶತ. ೨-3೬). [ಬೇದ -- ಅಕ್ಕರಿಗ] 


48 


ಬೇದನೆ 


ಬೇದನೆ (ನಾ)- ಸಂಕಟ ; ವೇದನೆ: “ವೇದನೆಯೆ ಬೇದನೆಯೆ” (ಕರಾ. ೩) ; 
ಪತ್ವಕ್ಕೆ ಬತ್ವಂ , , . ವೇದನಾ. ಬೇದನೆ (ಕಮುರ.೨೩೮ ಶ್ರಯೋ)- 


[<ಸಂ. ವೇದನಾ] 
ಬೇದಬಿಜ್ಜೆ (ನಾ). ವೇದವಿದ್ಯೆ ; "ಬೇದಬಿಜ್ಜಿಗ' ಪರಾ. 
[5ಸಂ. ವೇದವಿದ್ಧಾ] 
ಬೇದಬಿಜ್ಜೆಗ (ನಾ). ವೇದವಿದೈಯನ್ನು ತಿಳಿಸಿಕೊಟ್ಟವನು ; ಬ್ರಹ್ಮ: 
“ಪೊಂಬಸಿಜಂ ನುಡಿವೆಣ್ಣಾಣ್ಮಂ ಬೊಮ್ಮಂ ಬೇದಬಿಜ್ಜೆಗಂ. . . ನಾಲ್ಕೊಗನೆ 


ನಲಜನೆಂಬ ಪೆಸರ್‌” (ಕಕುಃ. ೫) ; ಇರ್ವರುಂ ಬೇದಬಿಚ್ಜೆಗಂಗೆ ಸರಿಮಿಗಿ 
ಲೆನಿಪರ್‌ (ಉದ್ಮುತ. ೧೦-೦೫). [ ಬೇದಬಿಜ್ಜೆ ಗೃ 

ಬೇದಮ್ಮ (ನಾ). ಒಬ್ಬಾತನ ಹೆಸರು: ಕೈ ಕಾತಂಬಾ ಕಂಭ 
ಯ್ಯನುಂ ಆ ಸಾಗೊರಕ ಕನ್ನನುಂ ಪೊಸವೂರ ಬೇದಮ್ಮನುು ಕನ್ನರನ 
ಸಾಕ್ಷಿ (ಎಳ: ೫1, ಕತ್ರರು- ೩9-3೩; 968), [ಬೇದ 4 ಅಮ್ಮ] 

ಬೇದಾದ (ಗು). ವ್ಯವಸ್ಥೆ ಯಿಲ್ಲದ; ಅವ್ಯವಸ್ಥೆಯಿಂದ ಕೂಡಿದ: ಸಬ್‌ 
ರಿಜಿಸ್ಟ್ರಾರ ಅಥವಾ ನೋಂದಣಿ ಚೇರಿಯೆಂದರೆ ಮೊಗಲಾಯಿಯ ಒಂದು 
ಬೇದಾುದ ಕಚೇರಿಯೇ ಎಂದೆನ್ನಲು ಏನೂ ಅದ್ದಿ ತೋರುವುದಿಲ್ಲ (6೦3.೦೦), 

[-ಪಾರ. ಹಿಂ. ಬೇದಾದ್‌ ಎ ಅನ್ಮಾಯ, ಅತ್ಯಾಚಾರ] 

ಬೇದಿರುಸು, ಬೇದಿರ್ಸು (ನಾ). ಅಧಿಕಾರದ ಪ್ರತೀಕವಾಗಿ ಧರಿಸಬೇಕಾದ 
ಉಡುಪನ್ನು ಬಿಟ್ಟು ಇತರರಂತೆ ಧರಿಸುವ ಸಾಧಾರಣವಾದ 
ಉಡುಪು : “(ಅಧಿಕಾರದ ಉಡುಪು ಧರಿಸಲುಳ್ಳವನು ತೊಡುವ) ಸಾದಾ 
ಉಡುಪು; ಬೇದಿರುಸು” ( ೫08, 106) )- ಬೇದಿರ್ಸು : ಒಬ್ಬ ಸಿಐಡಿ 
ಬೇದಿರನಲ್ಲಿ ಬಂದು, ವಿಷಯಸಂಗ್ರಹ ಮಾಡಲೆತ್ತಿಸಿದ (ಫು. ೪೯). 

(ಬೇ 4 ದಿರುಸು (-ದಿರಸು)) 

ಬೇದಿರ್ಸು 'ಬೇದಿರುಸು' ನೋ. 

ಬೇದು (ನಾ). ಶಾಖ ಬರುವಂತೆ ಕಟ್ಟುವ ಕಟ್ಟು; ಪೋಲ್ಟೀಸು (2): 
ಹುಲಿಗಿಲು ಹುಣಿಸೆಯ ಸೊಪ್ಪೊಂದೆಲಗಂ ಭೂತಾಂಶಿ £ರಣಿಯಿಂಬಿನಿತ 
ಅಗೊಳಂದಲಸದೆ ಬೆರಸಂಕೋಲೆಯನೊಲವಿಂದಂ ಬೇದುಗಟ್ಟಲಖಳವಿಷಫ್ನಂ 
(ಏಮದ" 90-8೬); ನೆಗ್ಗಿಲ್‌ ತಗಚಿ ನಿದಿಗ್ವಿಕೆ ತಗ್ಗಿಯಹಾಮಾರ್ಗದೊಡನೆ. 
ಬೆರಸಿದುದಂ ಶಾಂ ಕೊಗ್ಗಿ ಕುಮಾರಿಗಳಂ ಕುಡಿಸೊಗ್ಗಿ ಸಿದಂಬಿಲದೆ ಬೇದು 
ಗಟ್ಟು ವಿಷಫ್ನೆಂ (8ಶುದ- ೬-೬೪). [ಬೇ] 

ಬೇನಾಮಿ, ಬಿನಾಮಿ. ಬಿನಾಮಾ, ಬಿನಾಮೆ (ಗು). ೧. ಹೆಸರಿಲ್ಲದ; 
ಅನಾಮಧೇಯವಾದ : (ಟ್ಯಗತ. 1೪, ೩೪). ೨. ತನ್ನ ಹೆಸರನ್ನು 
ಬಿಟ್ಟು, ಬೇರೆಯವರ ಹೆಸರನ್ನು ಹೊಂದಿರುವ. (ನಾ). ೩. 
ಹೆಸರಿಲ್ಲದುದು ; ಅನಾಮಧೇಯವಾದುದು : ಇಂದಿನ ಹಗರಣಕ್ಕೆಲ್ಲ 
ಕಾರಣವಂದ ಪತ್ರ ಬೇನಾಮಿಯಾದುದು (649). ೪. ತನ್ನ ಹೆಸರನ್ನು 
ಬಿಟ್ಟು ಬೇರೆಯವರ ಹೆಸರನ್ನು ಹೊಂದಿರುವುದು. ಬಿನಾಮಿ : ೧. 
“ಓದಿ ನೋಡಿ” ಎಂದು ಆ ಬಿನಾಮಿ ಅರ್ಜಿಯನ್ನು ಅವನ ಕೈಗೆ ಕೊಟ್ಟರು 
(ಗಡಣ. ೨೬). ೪. ಜಮಾನನ್ನು ಹರಾಜಿಗೆ ತಂದು, ಹರುಜನಲ್ಲಿ 
ಬಿನಾಮಿಯಾಗಿ ಕೂಗಿಸಿ ಅನಂತರ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಸಿ 
ಕೊಳ್ಳುವುದು ಶಾನುಭೋಗರಿಗೆ ಚೆನ್ನಾಗಿ ಗೊತ್ತಿತ್ತು (ತನ್ನೂರು. ೦೪೮). 
ಬಿನಾಮಾ : ೧. ಈ ಬಿನಾಮಾ ಹುಂಡಿಯನ್ನು ಈತ ಲಪಟಾಯಿಸಲೆಂದು 
ನಮ್ಮ ಅಂಗಡಿಗೆ ತ:ದಿರುತ್ತಾನೆ (ನೋತನ. 68). ಬಿನಾಮೆ ; ಪ, ನನ್ನ 
ಮತ್ತು ಭಾವ ಕೃಷ್ಣರಾಯನ ಅನ್ಯೋನ್ಯತೆ ದೃಢಧಮೂಲವಾಗಿದ್ದುದರಿ:ದ 
ಅತನ ಹೆಸರಿನಲ್ಲಿ ಬಿನಾಮೆ ಪ್ರೋನೋಟೊಂದನ್ನು ಸಿದ್ಧ ಪಡಿಸಿದೆನು 
(ಕರುಣ: 0೦0). [*-ಹಿಂ. ಬೇನಾಮ್‌; ಮರಾ. ಬಿನಾಮಾ] 

ಬೇನೆ (ನಾ)- ೧. ರೋಗ ; ಖಾಯಿಲೆ ; ವ್ಯಾಧಿ: ಉಟ್ಟುದಂ ಕಳೆಯದಿ 
ರಿಂದು ಬೇನೆ ಕೆಳರ್ದಷ್ಟುದು (ಉತ್ಕತಾ- ಕ ಕೂರ್ರಕ) ; ಮೆರ್ಬಲಂಗಂ 


೬೬೩೧ 


40 


ಬೇನೆಯಲಟಾ 


ಅಸಹಾಯಂಗಂ ಪ್ರತಿಕೂಲಂಗೆಯ್ದನಪ್ಪವಂಗಮಾವ ಕಜ್ಞಮುಂ ಬೆಜ್ಜಿ 
ಬೇನೆಯಂತೆ 


'ಲರಿಯದು (ಶಂಕತಂ- 6೩೨) : ಅವಳ 
ನ ಪಡೆದಬ್ಬೆಗೆ ಪರ್ಬಿಜಿ ಬೇನೆಯೆಂದು , , . 
- ೬). ೨. ನೋವು ; ಯಾತನೆ ; ಅಚ್ಚಿಕುಚ್ಛಿ 
ಬಸಿಜ ಬೇನೆಗಳುಮೆಂದಿವು ಮೊದಲಾಗೊಡೆಯ (ರಂಸ್ಕಿರಾ- 
3೩-೭); ಬೇನೆಗಳೊಳ್‌ ಮೊಗಂಗಳಂ ಬಿನ್ನಗೆ ಮಾಡದಿರ್ದರಳವಚ್ಚರಿಯಾಗೆ 
ಕೆಲರ್‌ ಫರ್‌ (ಶಂಕಥಾ- ೦೦-೬) ; ರೋಮರೋಮಂದಪ್ಪದೆ 
ವೃಶ್ಚಿಕಸಹಸ್ರಗಳೊಡನೆ ಮಿಡಿದಂತಪ್ಪ ಬೇನೆಗಮನಂತ 
ತತ್ತಿ (ವರ್ಥಫು- 00-08 ನ). ಶಿ. 


ಗುಣಮೆನಿಷ ಪೇಹವ್ಯಥೆಯನೊ: 
(ಹೆರಿಗೆಯ ಸನುಯದಲ್ಲಿ ಉಂಟಾಗುವ) ನೋವು : ಶೂಲೆ : ಬಂಜೆ 


ಬೇನೆಯನ। (ಮುತಾರೇ. ಬ: ೦90-೩೧೪) ; ನೆಯಿನಕ್ಷಿಗಳಿ ನಸು 
ರೆ... ತಟಭೂಜದೊಳೊಂದು ಕರೇಣು ಸೂಲಿಸುತ್ತೀನಣವಲ್ಲಿ 
ಮದೊ ಬೇಡರೊಳಂ ಕರುಣಾನುಭಾವಮಂ (ಭತ್ಪಪು. ೫-63) ; 


ಸುಖಪ್ರಸೂತಿಯೊಬ್ಬರೆ ಪಡೆದಳ್‌ ಭಯಂ ಗಡ ನಯಂ ಗಡ ಬೇನೆಯ 
ಸೂಲು್‌ ಗಡೆಂದು ತತ್ತುರದ ಪುರಂಧ್ರಿಯರ್‌ ಸತಿಗೆ ತೂಪಿಳ್‌ದರ* 
ಸ್ವಗೃಹಾಂತರಂಗದೊಳ್‌ (ಸೂಸು. ೩-೩೮). ೪. ಅಡಚಣೆ; ಕಷ್ಟ 1. 
ತೊಂದರೆ : “ವೇದನಾಯಾಂ, 'ಯೊಳಿ” (9ಕ್ಕೆ, 0ಬ) 
ಕಾನನದೊಳು €ಡುಕಷ್ಟವಡೆದು ನೋವು ಬೇನೆಗಳಿಗೆ ಬೇಸಅದೆ ಸಾನುರಾಗ 
ದೊಳನುಸರಿಸಿ ತನ್ನಿನಿಯನ ಜಾನಕಿ ಜಸವ ಪಡೆದಳು (ಶಂಠಿ: ೩-೪೭) ; 
ಪರರ ಬೇನೆಯಲ್ಲಿ ಮನ ಹಿಗ್ಗುವಾತನೆ ಹೊಲೆಯ (೧೪೭9- ೧-೫). 
ಜೇನೆಬೀಳು-ರೋಗಕ್ಕೆ ಗುರಿಯಾಗು. - ಈಡಾಗು ; ಖಾಯಿಲೆ 
ಬೀಳು : ಬೇನೆ ಬಿದ್ದರೆ ಪೇಸದೆ ಬೇಸಜದೆ ಸನ್ಕಾನದೊಳುಪಚರಿಸವುದು 
(ಕಂ. ೪-0೪) ; ಅವಳು ಬೇನೆ ಬಿದ್ದು ಬಹಳ ದಿನಗಳಾದವು (60%, ). 
ಬೇನೆಗುದಿ (ಕ್ರಿ). ಪ್ರಸೂತಿಯ ನೋವಿನಂತಹ ನೋ 
ಅನುಭವಿಸು : ಬಾಳ್ಗಬ್ಬದೊಳ್‌ ಕರುಣೆ ತಾಂ ಬೇನೆಗುಓದೊಡಮಲ್ತೆ 
ಮೆರೆದಪುದು ಪೊರಪೊಣ್ಮುತಾ ಮಹಾಕಾವ್ಯಶಿಶು ತಾಂ (ಪೀರ: ೨-0೦). 
[ಬೇನೆ 4 ಕುದಿ] 
ಬೇನೆಬಡಿಸು (ಕ್ರಿ). ನೋವನ್ನುಂಟುಮಾಡು ; ಯಾತನೆಯನ್ನು ಅನು 
ಭವಿಸುವಂತೆ ಮಾಡು : ಜ್ಞಾನಾವರಣೀಯ ದರ್ಶನಾವರಣೀಯ ಬೇನೆ. 
ಬಡಿಪ ವೆದನೀಯಾ ಹೀನದ ಮೋಹನೀಯಾಯುಷ್ಯನಾಮಗೋತ್ರಾ 
ನುಗದಂತರಾಯಗಳು ಇವು ಕರ್ಮವೆಂಟು (ಕರತ ೬೬-೦೦೭). 
[ಬೇನೆ 4 ಪಡಿಸು] 
ಬೇನೆಯ? (ನಾ). ಒಂದು ಸ್ಥಳದ ಹೆಸರು (?) : ಕೌಣ್ಣಿಲ್ಯಗೋತ್ರ ಕನ್ನ 
ಪೇಣಿನ ಮಗಂ ಬೇನೆಯ ಸೋಮೇಜಿ ಬೇನೆಯ ಸೋಮೇಜಿಯ ಮಗ[ಂ] 
ಮಾ[ರಂಮಭೆ]ಟ್ಟಿರ ಮಗಂ ಗೋಶೆಯಭಟ್ಟರ್ಮ೯ ಸೂರ್ಯಗ್ರಹಣ 
ದೊಳ್ತೊಲಾಪೆರುಷವಿರ್ಪೃ [ತ]ತ್ಕಾಲದೊಳ್ಳಾ ಣಿಗ್ರಾಹಣ[ಂ]ಗೆಯ್ದೂ 
[OE ಕೊತ 
ಬೇನೆಯ (ಕ್ರಿ). ೧. ಹೆರಿಗೆಯ ನೋವನ್ನು (ಅನುಭವದಿಂದ) ತಿಳಿ. 
ಅರ್ಥಮಾಡಿಕೊಳ್ಳು ಬಂಜೆ ಬೇನೆಯಆಯದವೊಲೀ ನುಡಿಯುಂಟೆ 
(546. ೪-೦60)- ೨. (ಕಾವ್ಕರಜನೆಯ) ಕಷ್ಟವನ್ನು ತಿಳಿ. - ಅರ್ಥ 
ಮಾಡಿಕೊಳ್ಳು 2  ಬೇನೆಯಟ್‌ಯದ ನೀರಸರನೇಕೆ ಪುಟ್ಟಿಸಿದನಬುಜ 
ಭವನು (ತತಣ- ೦-೨೩). [ಬೇಇ 4- ಅಜ್‌] 
ಬೇನೆಯಬ್‌ (ಕ್ರಿ). ರೋಗವನ್ನು ಗುಣಪಡಿಸು ; ಖಾಯಿಲೆಯನ್ನು 
ವಾಸಿಮಾಡು: ಕೊಲುತಿರ್ಪಯ್ಕಗಳೋದು ಬೇನೆಯಟ:ವಾ ತೀಕ್ಷ್ಣಾಷಧಂ 
'ಬೇಪಾರಮಿಂತೆಲ್ಲ ಮುಂ ಪಲಕಷ್ಟಂ ಉಡೆಗೊಳ್ಳಿತೈ (ತೋರ. ೯೬). 
[ಬೇನೆ 4 ಅಟಿ] 


ಬೇನೆಯೆತ್ತು 


ಬೇನೆಯೆತ್ತು (ಕ್ರಿ). ಹೆರಿಗೆಯ ನೋವನ್ನು ಅನುಭವಿಸು. -ತಿನ್ನು: 
ಮಡದಿಗೆ ನವಮಾಸ ತುಂಬಿತು ಶಿವಯೋಗದೆಡೆಯೊಳು ಬೇನೆಯೆತ್ತಿದಳು 
(90,0. 3-೪೦). [ಬೇನೆ 4- ಎತ್ತು) 

ಬೇಪ "ಬೇಡ್ಕು' ಪರಾ, 

ಬೇಪತ್ತೆ (ನಾ). ಸುಳಿವು ಇಲ್ಲದಿರುವಿಕೆ; ನಾಪತ್ತೆ: ನಿನ್ನೆ ರಾತ್ರಿ 
ಕೇಬಿನ್ನಿಗೆ ಯಾವಾಗ ತಿರುಗಿ ಬಂದಳೋ ನನಗೆ ಗೊತ್ತಿಲ್ಲ. ಮುಂಜಾನೆ 
ಯಿಂದ ಮಾತ್ರ ಬೇಪತ್ರೆ (ಕ್ಷ 090) ; ಬೇಪತ್ತೆಯಾದ 
ಬಾಜೀರಾಯ ಇನ್ನೂ ಮನೆಗೆ ಬಂದಿರಲಿಲ್ಲ (ನೂರುರಾ- ೬೪). 
ಪರಾ. (ಬ - 4 ಪತ್ತ್ಯೆ] 

ಬೇಪರವಾಯಿ, ಬೇಪರ್ವಾ (ನಾ). ೧. 
ನಿರ್ಲಕ್ಷ್ಯ :' ಹೀಗೆ ತಿಳಿಸುವದು 
ಲಕ್ಷಣವೆಂದು ಕಂಡುಬಂದಾಗ್ಯೂ, ಸ್ವಲ್ಪ ವಿಜಾರ ಮಾಡಿದರೆ , . , 
ಫಾಯದೆಯ ಸಂಗತಿಯೆಂದು ಕಂಡುಬಂ ದೀತು (ಮುಂಂಷ್ಕಾ- ೨೦೯)- 
ಬೇಪರ್ವಾ: ೨. ಲಕ್ಷ್ಯವಿಲ್ಲವ ವ್ಯಕ್ತಿ; ಸ್ವೇಚ್ಛುಚಾರಿ : ಅಂತೂ 
ಅಡ್ಡಿಯಿಲ್ಲ, ತಾಯಿ ಹಾಂಗ ಮಗಳು ಬೇಪರ್ವಾಯ್ಡಿ (ಶಾಂತಾಯ. ೩೬)- 

[*-ಹಾರ. ಬೇಪರವಾ, ಬೇಪರವಾಹ್‌, ಬೇಪರವಾಹೀ, ಬೇಪರ್ವಾ; 

ಹಿಂ. ಬೇಪರವ್ಲಾ ಜೇಪರವಾಈ, ಬೇಪರವಾಹ್‌, ಬೇಪರವಾಹೀ; 
ಮರಾ. ಬೇಪರವಾ, ಬೇಪರವಾಈ, ಬೇಪರ್ವಾ, ಬೇಪರ್ವಾಈ] 

ಬೇಪರ್ವಾ 'ಬೇಪರವಾಯಿ' ನೋ. 

ಬೇಪಾರ (ನಾ). ಕೊಳ್ಳುವ. ಮಾರುವ ವ್ಯವಹಾರ; ವ್ಯಾಪಾರ: 
*'ಬೇಪಾರ-ವ್ಯಾಪಾರ”'.(ತರ್ಮಕೋ- ೩೨); ಆ ಪರಮವಿರಾಗಿಯ ಸುಜ್ಞಾನದ 
ಬೇಪಸರದ ಬೆಳವಿಗೆಗಂಡೆಜಗಿನ್ನೇಪರಿಯುಪಬೋಧೆಗಳೇಕೆಂದು. ಪೊಗಳ್ಳರ್ತಮ 
ತಮಗೆ (ಭರತ. ೨೭-೩೬); ನಾವ್‌ ಸಚ್ಚಾ ಬೇಪಾರ ಮಾಡಶಾವ್‌ 
(64: 10). 'ಬೇರ್ಕ' ಪರಾ. 

[+-ಹಿಂ, ಮರಾ, ಬೇಪಾರ". / ಸಂ. ವ್ಯಾಪಾರ] 

ಬೇಪಾರಿ (ನಾ). ವ್ಯಾಪಾರವನ್ನು ಮಾಡುವವನು; ವ್ಯಾಪಾರಸ್ಥ ; 

ವ್ಯಾಪಾರಿ: ಕರಿ ತುರಗದ ಬೇಪಾರಿಗಳಾಶ್ರಯದಿರವ . . . ಸಿರಿಯ 
ಗಳ ವಿಕ್ರಯಿಪರ ರನ್ನದೋವರಿಗ.ಟ ನೋಡುತ್ತೇಳ್ತಂದ 

(ಜುರೇಶು- ೨೦-06)... [-ಹಿಂ. ಮರಾ. ಬೇಪಾರೀ./ಸಂ. ವ್ಯಾಪಾರಿನ್‌] 

ಬೇಫಾಮು (ನಾ). ಎಚ್ಚರಿಕೆ ತಪ್ಪುವಿಕೆ; ಅಲಕ್ಷ್ಯ; ನಿರ್ಲಕ್ಷ್ಯ: 
ಗದ್ದೆ ವಗೈರೆ ಸ್ಥಳದಲ್ಲಿ ಪೆಟೆ ಮುಂತಾದ್ದರಲ್ಲಿ ದವಸವಿಟ್ಟು ಬೇಫಾಮಿ 
ನಿಂದ ನೋಡದೆ ದವಸವನ್ನು ಕೆಡಿಸಿದರೂ . . , ಅದರ ಜವಾಬು 
ಆಮಿಖನ್ನು ಕೊಡಬೇಕಾದೀತು (ಶುಶಾಶಂ.11, ಒ) [4-ಮರಾ. ಬೇಫಾಮ್‌] 

ಬೇಫಿಕರ್‌. 'ಬೇಥಿಕೀರ' ನೋ. 

ಬೇಫಿಕೀರ, ಬೇಫಿಕರ್‌, ಬೇಫೀಕೀರ (ಗು)- ೧. ಯೋಜನೆಯಿಲ್ಲದ: 
ನಿಶ್ಚಿಂತೆಯಿಂದ ಕೂಡಿದ : ಬೇಫಿಕೀರ ವೃತ್ತಿಯಿಂದ ಕೋಣೆಯ ಬಾಗಿಲು 
ಮೂಡಿ... . ವಿಶ್ಶಾನ ಕಣ್ಣಿಗೆ ಕತ್ತಲೆ ಬರುವ ಧರ್ತಿಯಲ್ಲಿ ಹೋಗಿ ಎದು! 
ನಿಂತ (೧ಕತ- 11.೩೩). (ನಾ). ೨. ನಿಶ್ಚಿಂತೆಯಿಂದ ಕೂಡಿದುದು: 
ಯೋಚನೆಯಿಲ್ಲದುದು : ವಿಧೀ ಅನ್ನರಿ, ದೈವ ಅನ್ನರಿ , , . ಅದೆಷ್ಟು 
ಬೇಫಿಕೀರ ಅದ ನೋಡ್ರೀ (ಬೀಶಶ, 1. ೬6). ೩. ನಿಶ್ಚಿಂತೆ ; 
ಆರ.ಮ, ಬೇಫಿಕರ್‌ ; ೩, ನನ್ನ ಜೇಬಿನಲ್ಲಿದ್ದ ಪಿಸ್ತೂಲನ್ನು ನೆನೆದು 
ನನಗೆ ಎಷ್ಟೋ ಬೇಫಿಕರ್‌ ಆಯಿತು (ಕಂ. 008). ಬೇಫೀಕೀರ: ೧, 
ಮುಂಚೆ ಒಮ್ಮೆ ಎಲ್ಲವನ್ನೂ ಕಳೆದುಕೊಂಡುದಕ್ಕಾಗಿ ಈಗ ಬೇರೆ 
ಉಪಾಯವಿಲ್ಲ ಎಂಬುದಕ್ಕಾಗಿ ಈ 'ಬೇಫೀಕೀರ' ವೃತ್ತಿಯೆ ? (ಕೈರುಪಾ. 
048)... [-ಪಾರ.' ಬೇಫಿಕ್‌); ಹಿಂ. ಬೇಫಿಕರಾ, ಬೇಫಿಕ್‌); 
ಬೇಫಿಕಿರ್‌: ಬೇಫಿಕೀರ್‌] 


ನಮ್ಮ 


“ನಾಪತ್ತೆ” 


ಪರಿವೆ: ಇಲ್ಲದಿರುವಿಕೆ ; 
ಕೆಲಕೆಲವಿಗೆ ಬೇಪರವಾಯಿಯ 


ಮರಾ. 


೬೬೩೨ 


25 


48 


ಬೇಯಿಸು 


ಬೇಫೀಕೀರ 'ಬೇಥಿಕೀರ' ನೋ, 

ಬೇಬಂದಶಾಹಿ (ಗು). ಅವ್ಯವಸ್ಥೆಯಿಂದ ಕೂಡಿದ ; ಕ್ರಮ ತಪ್ಪಿದ; 
ಗೊಂದಲಮಯವಾದ : ಏನು ಬೇಬಂದಶಾಹೀರಾಜ್ಯವಿದು ? (ಕತರ: 
ಒಟ)ೂ [+ ಮರು. ಬೇಬಂದಶಾಹೀ, ಬೇಬಂದಶಾಈ] 

ಬೇಬಂದು (ನಾ). ಕ್ರಮವಿಲ್ಲದುದು; ವೃವಸ್ಥೆಯಿಲ್ಲದುದು; 
ಅವ್ಯವಸ್ಥೆ : (೪). [-ಪಾರೆ. ಮರಾ, ಬೇಬಂದ್‌] 

ಬೇಬಾಕ್‌ "ಬೇಬಾಕಿ" ನೋ. 

ಬೇಬಾಕಿ, ಬೇಬಾಕ್‌, ಬೇಬಾಕು (ನಾ). ಬಾಕಿಯಿಲ್ಲದಿರುವಿಕೆ; ತೀರ್ವೆ ; 
ರಾಮತೃಷ್ಣೆಗೌಡನು , .. ಕಂದಾಯ, ಕಳಿ ಮೊದಲಾದವುಗಳನ್ನು 
ನೋಡಿಕೊಂಡು ಎಲ್ಲವೂ ಬೇಬಾಕಿಯಾದ ಮೇಲೆ ಹಿಂತಿರುಗುವನು 
(ಕಾರೀಮು- 4). ಬೇಬಾಕ್‌ : ಕುಳಿತ ಜಾಗದಲ್ಲಿಯೇ ನನ್ನ ದರ್ಪದಿಂದ 
ಕಂದಾಯ ಬೇಬಾಕ್‌ (ಕತ್ತಕ- ೨೨). ಬೇಬಾಕು : ನಾಳೆ ಲೆಕ್ಕಾಚಃರ 
ನೋಡಿ ಎಲ್ಲಾ ಬೇಬಾಕು ಮಾಡ್ತೀನಿ ($0೫. ೪೬೬); ಏನು ಲೆಕ್ಕ ಆದರೂ 
ಈ ಸುಗ್ಗಿಗೆ ಆದಷ್ಟು ಮಾಡಿ ಬೇದಾಕ ಆಗೋ ಹಾಂಗ ಮಾಡಶೀನಿ 
(ಕಳಾ. ೩೩)- [-ಪಾರ, ಹಿಂ, ಮರಾ, ಬೇಬಾಕೀ, ಬೇಬಾಕ್‌] 

ಬೇಬಾಕು 'ಬೇಬಾಕಿ" ನೋ, 

ಬೇಮನ (ನಾ). ಮನಸ್ಸಿಲ್ಲದಿರುವಿಕೆ; ನಿರಾಸಕ್ತಿ; ನಿರುತ್ಸಾಹ: 
ಇನ್ನೊಂದು ಕಡೆಯೊಳಗೆ ಕಾವಿಗಳಿಂಡು ತಾಪದಿಂದಡಿಗಡಿಗೆ ಚಂಸೆ. 
ಬೇಮನದಿ (ಸಾಶಂಗ, ೪). [ «ಹಿಂ. . ಬೇಮನ್‌] 

ಬೇಮಾನ 'ಬೇಇಮಾನ' ನೋ. 

ಬೇಮಾಲುಮ್‌ `ಬೇಮಾಲೂರ್ಮ" ನೋ. 

ಬೇಮಾಲೂಮ್‌, ಬೇಮಾಲುಮ್‌ (ನಾ). ಯಾರಿಗೂ ತಿಳಿಯದಂತಿರು 
ಪುಮ; ಗುಟ್ಟು; ರಹಸ್ಯ : ಬೇಮಾಲೂವಂ್‌ ಮಾತ್‌ ಆಗಿದಾವ್‌ 
(ಕೋಟ. 9). ಬೇಮಾಲುವಮ್‌ ನಾನೀ ಕೊಲೆಗಳನ್ನು ಇಷ್ಟು 
ಬೇಮಾಲುಮ" ರೀತಿಯಿಂದ ಮಾಡುತ್ತಿರುವೆನೆಂಬುದು ನನ್ನ ಹೊರತು 
ಪ್ರತ್ಯಕ್ಷ ಅಂತನಿಗಾದರೂ ಗೊತ್ತಿದೆಯೋ ಇಲ್ಲವೋ ಹೇಳಲಾರೆನು 
(9004. ೨೪)- [ ಹಿಂ. ಮರಾ, ಬೇಮಾಲೂಮ್‌] 

ಬೇಯಿತಬಾರಿ (ಗು)- ನಂಬಿಕೆಗೆ ಅರ್ಹವಲ್ಲದ; ವಿಶ್ವಾಸಕ್ಕೆ ಯೋಗ್ಯ 
ವಲ್ಲದ : ಪ್ರಾಕಿನ ಬಾಕೀದಾರ ನಾದಾರ್‌ ಬೇಯಿತಬಾರಿ ಜನಕ್ಕೆ ಸಹ 
ಯಿಜಾರೆ ಕೊಡ ಕೆಲಸವಿಲ್ಲ (ನುಶಾಠಂ-11, ೬೦), 

[ ಪಾರ. ಓಂ. ಬೇವತಬಾರೀ ] 

ೇಯಿಸು, ಬೇಸು (ಕ್ರಿ). ೧. (ನೀರು ಅಥವಾ ನೀರಿನ ಅಂಶದೊಂದಿಗೆ 
ಆಹಾರಪದಾರ್ಥಗಳನ್ನು) ಕುದಿಸು; ಪಕ್ವಮಾಡು; ಅಡು:: ಮಾರು 
ಕಟ್ಟೆಯಿಂದ ತಿಂದ ತರಕಾರಿಗಳನ್ನು ಮೊದಲು ತೊಳೆದು, ಅನಂತರ ಆವು 
ಗಳನ್ನು ಬೇಕಾದಂತೆ ಕತ್ತರಿಸಿ, ಕೊನೆಗೆ ಬೇಯಿಸುವುದಷ್ಟೆ. (6819. 03); 
ತರಕಾರಿ ಕೊಡಿ ಮೊದಲು; ಉಯ್ದಾದರೂ ಬೇಯಿಸ್ತೇನೆ (ತನ್ನೊಂದು 60), 
೨. (ಬೆಂಕಿಯ ಮೇಲೆ ಪದಾರ್ಥಗಳನ್ನು ನೇರವಾಗಿ) ಸುಡು: 
ಕಾಯಿಸು ; ಹೊತ್ತದಂದದೊಳು ಕೆಂಡದೊಳಿರಿಸಿ ಮೊಜದಿಂದ ಮತ್ತದಂ 
ಬೀಸಿ ಬೇಯಿಸಿ ತೆಗೆದುಕೊಂಡಾಟ್‌ಸುತ್ತ ತಿಳಿದುಪ್ಪ ಸಕ್ಕರೆಯ ಕಲಸೆ 
ಮುಂಚ್ಚುಳರೊಟ್ಟಿವೆಸರಂ ಪಡೆದುದು. (ಸೂಕಣ: ೦-೦೦); ಕುಂಬಾರ ಮಡಿ 
ಹಬ್ಬಕ್ಕೆ ಬೇಕಾದ ಹೊಸ ಮಡಕೆಗಳನ್ನು ಬೇಯಿಸಿ ಖಣಿಖಣಿ' ಅನ್ನುವಂತೆ 
ಮಾಡಿರುತ್ತಾನೆ (ಕನ್ನೂರು. ೪೮). ೩. (ಆಲಂ) ನೋಯಿಸು ಹಿಂಸಿಸು; 
ತಾಪಕ್ಕೆ ಒಳಗು ಮಾಡು : ಕಂದರ್ಪನ ಸುಟ್ಟ ಪಣೆಗಣ್ಣು ಮುಚ್ಚ 
ದೆಂದಾದೊಡೆ ಮತ್ತೆ ತೆಅಗೆದು ಬೆಂದ ಪಾಪಿಯ ಬೇಯಿಸಬೇಡವೆಂದು 


ಸುಗಂಧಾಕ್ಷತೆಯ ಮೆತ್ತಿದನು (ಏಕ: ೨೦-೨೪); ಬಿಚ್ಚುವೆಣೆವಕ್ಕಿಗಳ 
ಹೃದಯಮಂ ಬೇಯಿಸುವ ಪೊತ್ತಪೊಸ ಕೆಂಡಂಗಳಿನೆ: . . , ಸಂಜೆದಾರೆ 


ಬೇಯು 


ಗಳೆಸೆದುವು (ಕೈಬಳಾ- ೪-೪೭); ನಿನ್ನಿಂದಲ್ಲವೆ ಎನಗೀ ಪಾಪವು ಹೃದಯವ. 
ಬೇಯಿಪ ಸಂಕಟವು | (4644, ೩0-06). ಬೇಸು : ೧. ಹಿರಿಮದ್ಧಿನ 
ಬೇರು ಹಾಲಿನಲ್ಲಿ ಬೇಸ ನೆರಳಿನಲ್ಲಿ ಒಣಗಿಸಿ ಪುಡಿಮಾಡಿ ... ತೆಗೆದು 
ಕೊಳ್ಳುವುದು (ಬಣ. ೨೬). ೨. ತಿನ್ನುವುದಕ್ಕೆ ಬಿಸಿಬಿಸಿ ರೊಟ್ಟಿ 
ಗಳನ್ನು ಬೇಡುತ್ತಿ; ಬೇಸುವುದಕ್ಕೆ ತಿಳಿಯಲಿಲ್ಲ ಯಾಕೆ? (ಮುಂ: 
3-05). ೪. ಉರಿದು ಹೋಗುವಂತೆ ಮಾಡು; ದಹಿಸು : ಬೀಸದು 
ಬಿಯುಸುಗಾಳಿ ಬಿಸಿಯ ಬಿಸಿಲವನಿಯೆಂ ಕಾಸದು ದವಾಗ್ನಿ ಪುಲ್ಲಳೊ 
ಳೊಂದನಾದೊಡಂ ಬೇಸದು (ಕೈ ಳಾ. 0೫-0). [ಬೇ ಎ ಇಸ್ಕು] 
ಬೇಯು "ಬೇ' ನೋ. 
ಬೇರ್‌, ಬೇರು. ವೇರ್‌ (ನಾ).೧. ಸಸ್ಮವನ್ನು ಭೂಮಿಯಲ್ಲಿ ಹಿಡಿದಿಟ್ಟು 
ಅದಕ್ಕೆ ಭೂಮಿಯಿಂದ ಪೋಷಣೆಯನ್ನು ಒದಗಿಸಂವುದಕ್ಕೆ ಸಹಾಯಕ 
ವಾದ, ಭೂಮಿಯ ಕೆಳಗಡೆಯಿರುವ ಸಸ್ಕದ ಭಾಗ ; ಮರ, 
ಗಿಡ ಮುಂತಾದುವುಗಳ ಅಡಿಭಾಗ, “ಮೂಲ: “ಪಾದಮಿನೆ 
ಮೂಲಮೆನೆ ಪಸರಿಸಿದ ಬೇರಕ್ಕುಂ” (ನುಂಗತ. 3-3); ಭೀಮನುವೊತ್ತಿ 
ಕಿಟ್ಟು ಬೇರೊಡನೆ ಮಹೀಜಮೊಂದನಿಡೆಯುಂ (ಕಂಕಣ. ೩-೨೮); ಬೇರನಲನ 
ದವರ್ಗೆಲೆಯಂ ತೋಜಾದರೆಂಬಂತೆ (ಕರನ್ನು. 6-49), ೨. ಬುಡ; 
ತಳಭಾಗ: 'ಬೇರೇಟು್‌', "ಬೇರ್ಬಿಡಿಸು' ಪರಾ. ೩. (ಆಲಂ) ಮೂಲ 
ಸತ್ವ; ನೆಲೆ ; ತನ್ನ ಸುತನಟಲೊಳರ್ಜುನನೆನ್ನುದಯಮನೆಯ್ದೆ ಪಾರ್ದು 
ಪವರ ಬೇರೊಳ್‌ ಬೆನ್ನೀರನೆಅಕಿಯದಿರಂ (ಕಂಠಂ. 00-083); ಕರ್ಮದ 
ಬೇರ್ಗಳಂ ಪಟೌವವೊಲ್‌ ನೀಲಾಳಿ ಮಾಲಾವಿಲಾಸಿಗಳಂ ಕೇಶಸಮೂಹಮಂ. 
ಪಜ್‌ವುದುಂ (ಅ8ತ ೬-೦೪); ಮೂಲದ್ವಾರದ ಬೇಕೆ ಮೆಟ್ಟಿ ಭೂಮಂಡಲ 
ವನೇಟ್‌ದೆ ಆಚಾರದ ಬೇರ ಹಿಡಿದು ಐಕೃದ ತುದಿಯನೇಟ್‌ದೆ (ಮಜಾರೇ. ೨. 
008.9೬9). ೪ () 2 ಸವಿ ಸಮನಾಗೆ ಸುತ್ತಿಟಿದ ತೋಳ್‌ ಸತ 
ವಾದೆರ್ದೆಯಿಂಪಲಂಪನಪ್ಪುವ ಬಗೆ ಬೀಗಿ ಬಾಯೊಳಗೆ ಸಿಲ್ಕಿದ ಬಾಯ್‌ 
ಬೆಜಗುದ ಬೇರ್ಗೆ ನೋಡುವ ಜವವೋಡಿದಚ್ಚೆರತದಚ್ಚುಡಿದಂತಿರೆ ಕಾಮ 
ಸೌಖ್ಯದಿಂ ಸವೆದವೊಲಿರ್ಪುವಲ್ಲಿ ಗಗನೇಚರದಂಪತಿಗಳ್‌ ರತಾಂತದೊಳ"] 
(೬ರ. ೪-೪೬). ಬೇರು : ೧. ಪನ್ನೆರಡುವರ್ಷಂ ಬೇಡರಂತಡವಿಯೊಳ್‌ 
ನಾರ ಸೀರೆಯನುಟ್ಟು ಬೇರುಮಂ ಬಿಕ್ಕೆಯುಮಂ ತಿಂದು ಕಂದಿ ಕುಂದಿ 
(ಸಂತು: 306-0); ನೀರಿಲ್ಲದ ನೆಳಲಿಲ್ಲದ ಬೇರಿಲ್ಲದ ಗಿಡು ಹುಟ್ಟಿತ್ತು 
(೪ನಕಂ. 034-8೬೦); ಬೇರು ಹೋದ ಮೇಲೆ ಮರದ ಯೋಚನೆ ಯಾಕೆ? 
(mರ)- ೨. ಕೋಪಮನುಲಕ ಜಆದಾ ಮೋಹಮಂ ದಾಂಟಿ ಲೋಭತ್ವದ 
ಬೇರಂ ಕಿಳ್ತು (ಕಣಕ. ೭೪); ಆತ್ಮಕೇಶಾಳಿಗಳನಘದ ಬೇರಂ ತೀರೆ ಕೀಟ್ವಿಂತೆ 
ಕೆಟ್ಟಿಂ (ಪೃತೃಪು. ೦೬-೦೦೦); ಹುರಿದುದು ಭವಬೀಜದುಷ್ಕರ್ಮದಂಕುರ 
ಹಣಸದುದು ಕಪಟದ ಬೇರು ಸುರಿದುದಾನಂದಾಶ್ರು. “ಕ ಕಷ್ಣನಂಘ್ರಿಯ ಕಂಡು 
ಪುರದವರ್‌ ಪುಣ್ಯಮೊಂದಿದರು (ನೋತತ- 93-೬0, ೫. ಕೆಳಭಾಗದ 
ತಂದಿ, ಕೊನೆ: ನೀರಿನಲಿ ಮಟ್ಟಿಯನು ಕಲೆಸಿ ಬರೆಯುತ ಮೂಗ 
ಬೇರನ್ನು ಪಿಡಿದು ಮುಸುಕಿಕ್ಕಲೇನುಂಟು (ಶೃರಂಠ- ೦-೪೪-೦). ವೇರ್‌; ೨. 
ಖಣ್ಣಿಸಲ್‌ ಚೋಳನ ವೇರಂ ಕಿತ್ತ ನೀರೊಳ್ಳಲುಗಲ 
ಸಲೆಯಲ್ಪಂದನಾ ಬಂದನಾ ಬಂದನೇ ತಾನೆಂಬಂತೆ ಬಂದಂ ನಿಜವಿಜಯಭ 
೫ ೫ ನೊಳಂಬನೊಳಂ (ಇತ. ೫.:೪೪-೨೦; 10761)- 
ಬೇರುಮುಟ್ಟ ಕೀಳು ಎ ಮೂಲೋತ್ಪಾಟನ ಮಾಡು; ಪೂರ್ತಿ 
ಯಾಗಿ ಕೀಳು: ಆ ಕೆಟ್ಟ ಚಾಳಿಯನ್ನು ಬೇರುಮುಟ್ಟ ಕೀಳುವುದ್ದ 
ಕಷ್ಟ (ಶ್ರನಣ.೨336). ಬೇರೊಳ್ಳಿಸಿನೀರಂ ಪೊಯ್‌್‌- (ಆಲಂ) ನಾಶಮಾಡು; 
ಹಾಳುಮಾಡು: ಚಲದಿಂ ಮಣ್ಮಳಿಸರ್ಗ್ಗೆ ಬೇರೊಳ್ಳಿ ಸಿನೀರಂ ಪೊಯ್ದಂ 
(ಎಕ. ೫1, ಕಾವಣಿ- 93-43; ಸು. 2168). [ದೇಃ. ತಮಿ. ಮಲ. ನಾಯ್ಕಿ. 
ಗೆಡಬ. ವೇರ್‌; ತುಳು. ಬೇರು; ತೆಲು. ವೇರು] 


ಪಾಣ್ಮ್ಯ್ಯನಂ. 


೬೬೩೩ 


ಬೇರ್ಮಿ 


ಬೇರ್‌, 'ಬೇಖ್‌' ನೋ. 
ಬೇರ್ಕ, ವಯಿರ(ನಾ)- ೧. ಹಗೆತನ; ವೈರ; ಶತ್ರುತ್ವ: ಒಟ್ಟೈಸಿದುರ್ವೀಶರ 
ಬೇರಂ ಬೇರದಿಂ ಕಿರ್ತ್ತಲೆ: ಸನಮುಪಮಣ ವಿಕ್ರಮಾದಿತ್ಯ ದೇವಂ (2೩ xv 
110) ; ಕೂರಸಿಯೀದಿವನ ತಲೆಯನರಿಯೆಂದೊರ್ಬಂ 
5 ಕ್ರೂರಾತ್ಮನ ಕಯ್ದೆನ್ನಂ ಬೇರದೊಳಿತ್ತವರ್ಗಳತ್ತ ಪೋದರ್‌(ದಕಕು.. 
ಲ); ಪಿಂತಣ ಬೇರಮನೆಣಿಸದೆ ಸಂತತಮುಂ ಮಜುಕವೆರಸಿ 
ಮನ್ನಿಪುದೆನ್ನಂ (880, ೫೨೨೪). ವಯಿರ: ೧. ಶ್ರೀ ಪಲ್ಲವಕುಲತಿಲಳನ್‌ 
ವಯಿರಮೆ ಕಟ್ಟಿ ಎಣಕಿದು ಸಗ್ಗಾಲಯಕ್ಕೇರಿದನ್‌ (ಮೇರಿ: ೦೨% 
೪೬-೨: 1): ೨. ಹಗೆಯಾದವನು ; ಶತ್ರು; ವೈರಿ ; ತನಗೆಯಿದಿರಾದ 
ವಯಿರರಯಿಜದು ರಣಖಂಡಿತವಂ ಮಾಡಿ (ಕ೩- 1: 8೬-೦೬ ; 1428). 
[5ಆಸಂ,. ವೈರ] 
ಬೇರ್ಕ ಬ್ಯಾರ (ನಾ). ಎ ಬೇಪಾರ: '“ಬೇರ--೧ ವ್ಯಾಪಾರ; ೨ ವೈರ” 
(ತನ್ನೋ: ೩೨); ತಾರವನು ನೀನಿತ್ತು ಬೇರವನು ಬಿಟ್ಟಿ ಹುದು ನೀಠಿ 
'ನಳೆಂದು ಪರವಧುವ ಸಾರಿದರೆ ಮಾರಿ ಬಂದಿಹುದು (ಸರಣ. ೦೬೯೪) ; 
. ಬೇರದವಸರದಿಂ ಮೆಯ್ಮೆಗೆದು ಬಣಂಜಿಗರ ನೆರವಿ ತಮತಮಗೆ ಪೊಸ 
ಮರದಿನೆಗಳೆಯೋರೆಯುಂ. (ಉರ. ೨೨-00)- ಬ್ಯಾರೆ: ಕೆಲವು ಪ್ಯಾಟಿ 
ಗಳೊಳ್‌ ಬಗೆಬಗೆಯಾದ ಪೈರುಗಳಂ ತಂದು ತುಂಬಿ ಬ್ಯಾರವಂ ಮಾಡುವ 
ಬೆರಿಯರು ಬಣಜಿಗರು , . . ನಾನಾಜಾತಿಯವರಿಗೆ ಬೇರ್ಜೇರೆ ಬೀದಿಗಳಂ. 
ಹಂಚಿ (ಇಸಿಗಂಧಿ- ೦೩೫-೫). [< ಸಂ. ಮ್ಯುಪಾರ] 
30|ಬೇರ್ಕ (ನಾ). ೧. ಶರೀರ: "ಉಜ್ಮ್ವಳಬೇರ', *ಕುಂಕುವಬೇರ' ಪರಾ, 
೨. ವಿಗ್ರಹಃ ಪ್ರತಿಮೆ: ರುಕ್ಮಿಣೇಸತೃಛಾಯಾಸಮೇತ ಪ್ರಸನ್ನ 
ಕೃಷ್ಣಸ್ವಾಮಾಯವರಂ ಪಂಚಬೇರಯುಕ್ತವರಾಗಿ ಪ್ರತಿಷ್ಠೆಯಂ ಗೈದು 
(ಎ೪. ೫1೪, ಮೈಸೂರು. "ಮೂಲಬೇರ' ಪರಾ, 


೩೮-೦೦; 


ಜ್ರ 


೬೦-೨೬; 2828), 
[5 ಸಂ, ವೇರ] 
೩5] ಬೇರಯಿಸು (ಕ್ರಿ). ಬೇರೆಯಾಗಿಸು ; ಬದಲಾಯಿಸು ; 
ನಿಮಿಷನಿಮಿಷಕವೊಡಲ. 
ಬೊಮ್ಮ ? (ಬಕುಳ. ೩೪). 
ಬೇರಾಗ (ನಾ). 


ಬೇರಯಿಸಿ 

ಬಣ್ಣಗಳ ತೋದಿಷ ಪೂಸರವಳ್ಳಿ ಕೈಯಂತೇನು. 
Te ( ಇಬೇಜಕ್ಕಿ) 4 ಇನ್ನು] 

ಸರಿಯಾದ ರಾಗವಲ್ಲದುದು; ಅಪಸ್ಥ ಕ್ವರದಿಂದ ಕೂಡಿ 
ದುದು: ನಿನ್ನ ದನಿಯ ಸವಿರಾಗದಲ್ಲಿ ಬೇರಾಗ ರಸ ಮರೆವೆ. 
(ಮುಕ್ತಕಂ- ೨9-6). [+ ರಾಗ] 

ಬೇರಿ, ಬೆರಿಯ. ಬ್ಯಾರಿ (ನಾ). ೧. ವ್ಯಾಪಾರ ಮಾಡುವವನು; 
ವರ್ತಕ ; ವೈಶ್ಯ: ಊರವ್ಯಃ ೬ ಭೊಮಿಸ್ಟೃಕ್‌, ವಿಟ್‌. 
ವೈಶ್ಯರ ಹೆಸರುಗಳು, ಬೇರಿಯವರು, ನಗರ್ತರು, ಕೋಮಟಿಗಳು 
ಮುಂತಾಗಿ (ಣಂ. ೨೬೬) - ಬೆರಿಯ : ೧. ಕೆಲವು ಪ್ಯಾಟಿಗಳೊಳ್‌ 
ಬಗೆಬಗೆಯಾದ ಪೈರುಗಳಂ ತಂದು ತುಂಬಿ ಬ್ಯಾರವಂ ಮಾಡುವ ಬೆರಿಯರು 
ಬಣಜಿಗರು . . . ನಾನಾಜಾತಿಯವರಿಗೆ ಬೇರ್ಬೇರೆ ಬೀದಿಗಳಂ ಹಂಚಿ 
(39ಗಂ0ಿ, ೦೩೩-೩)- ಬ್ಯಾರಿ: ೨. ಕೇರಳದಲ್ಲಿರುವ ಮಹಮ್ಮ 
ದೀಯರ ಗುಂಪಿಗೆ ಸೇರಿದವನು; ಮಾಪಿಳ್ಳೆ: ಇಬ್ಬರೂ ಮಾಪಿಳ್ಳೆ 
ಲಬ್ಬೆ, ಬ್ಯಾರಿ ಮೊದಲಾದ ಮಲೆಯಾಳಿಗಳು ಉಡುವಂತೆ ಜಗಾ 
ಅಡ್ಡಪಂಚೆ ಸುತ್ತಿ ಉದ್ದುದ್ದ ಬನೀನು ಹಾಕಿದ್ದರು (ಮರತು. ೫೩3) ; 

ಬ್ಲಾರಿಗಳೆಲ್ಲ ಬರಿ ಸೆ ಕಲ್ಲಿನಲ್ಲಿ ಹಿಂತಿರುಗಿದರು (ಕಕ. ೪). 
[ < ಸಂ. ವ್ಕಾಪಾರಿನ್‌. / ತುಳು, ಬ್ಯಾರಿ] 

ಬೇರಿ, (ನಾ). ಒಂದು ಬಗೆಯ ಚರ್ಮವಾದ್ಯ; ಭೇರಿ; ನಗಾರಿ ; 
“ಬೇರಿ -- ಭೇರಿ ಎ ನಗಾರಿ” (ತದ್ಯಕೋ. 80); ಭಕಾರಕ್ಕೆ ಬಕಾರಂ_ 
ಆರಂಭ--ಆರಂಬ . . . ಭೇರಿ -ಬೇರಿ (ಕನುರ, ೨೫೩ ಶ್ರ ಯೋ), 

[ ಆ ಸಂ. ಭೇರಿ] 


46 


ಬೇರಿಗ್ಯ 


ಬೇರಿಗ್ಯ (ನು), ಹೆಗೆ; ವೈರಿ; ಶತ್ರು : ಅರಮಗಂ . .. ಈ ತೇರೇವು 
ದೆಂದು ನೆಲಕಿಟ್‌ತಂದು . ಬೇರಿಗನನಪ್ಪಳಿಸುವೆನೆಂದು ಕೋಲ್ಲಳಂ ತಿರು 
ವಾಯ್ಗೆ ಪೂಡಿ ಕಾದಿದಂ (ಕಾರು, 036-36)- [ಬೇರೈ 4 -- ಇಗ] 
ಬೇರಿಗ್ಯ (ನಾ). ವ್ಯಾಪಾರ ಮಾಡುವವನು ; ವರ್ತಕ; ವ್ಯಾಪಾರಸ್ಥ ಕ 
ಸಂದ ಭಕ್ತಿಯೊಳೆ ಬೇರವೆನುಳಿದ ಬೇರಿಗರ ವೃಂದಂ 
ಕಾಣಿಸಿತು ರಕ್ಕಸವಗೆಯಗೆ (ಶ್ರೀ ಣು. ೪-೩೭). 
[ಬೇರ್ಕ + ಇಗ] 
ಬೇರೀಜೀ 'ಬೇರೀಜು' ನೋ, 
ಬೇರೀಜು, ಬೇರೀಜ್‌ (ನಾ). ೧- ಕೂಡುವಿಕೆ; ಸಂಕಲನ : ಗಣಿತದ 
ಚತುರೋಪಾಯಗಳಾದ ಬೇರೀಜು- ವಜಾಬಾಕಿ, ಗುಣಾಕಾರ, ಭಾಗಾಕಾರ 
ಗಳನ್ನು ನಾನು ಸಲೀಸಾಗಿ ಕೈಕೊಳ್ಳಬಲ್ಲೆನಾದರೂ ಕ್ರಿಯೆ ಸದೋಷ 
ವಾಗುತ್ತದೆ (ಣ೪ಕ. ೦೬೪); ಮೊದಲು ಬೇರೀಜು. ಮುಂದೆ ವಜಾಬಾಕಿ, 
ಆಮೇಲೆ ಗುಣಾಕಾರ ಮತ್ತು ಕಡೆಗೆ ಭಾಗಾಕಾರ ಹೀಗೆ ಸಾಮಾನ್ಯ 
ಪದ್ಧತಿಯಿರುವುದು (ಕ್ಮ. ೩9). ೨. ಒಟ್ಟು ಮೊತ್ತ: ಅಲ್ಲಿರುವ 
ಓಟ್ಟು ಮನೆಗಳ ಬೇರೀಜರ ಮೂವತ್ತಕ್ಕೆ ಮಿಕ್ಕುವುದು ಕಷ್ಟ (ಕರಾನ- ೦೭) ; 
ಎಲ್ಲದರ ಬೇರೀಜು ಶೂನ್ಯ (ಬು, 00), ಹ. ಒಟ್ಟು ಕಂದಾಯದ 
ಮೊಬಲಗು : ಗ್ರಾಮದ ಬೇರೀಜು ಸಾಗವಳೀ ಬರದಂನ್ನು ಪರಾಂಮರಿಸಿ 
ಸರ್ವಮಾಂನ್ಶವಾಗಿ ಅಪ್ಪಣೆ ಕೊಟ್ಟಿರುವ ವಿವರಾ (ಮಕರಿ: ೦೯೩೪, ೪೨-೪೨; 


«೬ ಅಂದು 


೩೪6) ; ಈ ಏರ್ಪಾಡಿನಿಂದ ಜನಗಳಿಗೆ ಸಾಲಭ್ಯವು ಹೆಚ್ಚಿ, ಆ ರಾಜ್ಯದ, 


ಬೇರೀಜು ಒಂದಕ್ಕೆ ಎರಡಾಯುತು (೫ರುನು- ೩೯) ; ಕಂದಾಯ ಮಾಫೀ 
ವಜಾ ಜಾತಾ ಏನು ಬೇರೀಜು ಎಷ್ಟು ಅಂತ ಹಾಕುವುದಕ್ಕೆ ಕೈಬರುತ್ತಲೇ 
ಇರಲಿಲ್ಲ (ಕಕ್ಕೂಕು- 0೩). ಬೇರೀಜ್‌ : ೧. ನಮ್ಮ ಭಾಷೆಯಲ್ಲಿ ತೀರ 
ಹೊಂದಿಕೊಂಡು ಹೋದ ಮತ್ತು ಅನ್ಕದೇಶೀಯವೆಂದು ಗುರುತಿಸಲಾಗದ 
ಶಬ್ದಗಳೆಂದರೆ ಕಚೇರಿ (ಕಚ್ಚರಿ) . . . ದರಮಾಹೈ, ಬೇರೀಜ್‌, 
ಮುಜುರೆ (ಊಕಾ ೦೬೬)- 
ಕಾರ. ಬರೀಜ್‌ ; ಹಿಂ, ಬೇರಿಜ್‌ ; ಮಲು. ಬೇರೀಜ] 

ಬೇರು “ಬೇರ್ಕ್‌' ನೋ. 

ಬೇರುಂಗಾಲ್‌ (ನಾ), ದೊಡ್ಡ ಕಾಲುವೆ: ಬಳಿಕೆಜಗಿಯ ಕೀಟಕೇರಿಯ 
ಬೇರುಂಗಾಲಮೊಕ್ಕೆಲೊಳೊನ್ಹು ಪೊಜಕಿಯಂ ಕೆಯುಂ ಪದಿರ್ಕೊಳಮ್‌ 
ವತಮುಂ ಮಾಸಲುಂ ಬಳಿವತ್ತಮಂಂ ಸಲ್ವದು (ಎ೪. 11, ಹಂತ. 
64-90 ; ೪1). [p ಇದು 'ಪೇರುಂಗಾಲ"' ಎಂಬುದರ ಅಪಲಿಖಿತವಿರ 
ಬಹುದು. / ತಮಿ, ಪೆರುಜ್ಕಾಲ*] 

ಬೇರುಗ (ನಾ). ಔಷಧದ ಗಿಡಮೂಲಿಕೆಗಳ ವ್ಯಾಪಾರ ಮಾಡುವವನು; 
ಔಷಧದ ಬೇರುಗಳನ್ನು ಮಾರುವವನು: ಉಗ ಪ್ರತ್ಮಯಕ್ಕೆ - 
ನಾರುಗಂ* ಬೇರುಗಂ, ಊರುಗಂ (ಕುರ. 309 ಶ್ರಯೋ). 

[ಬೇರ್‌ 4 — ಉಗ] 

ಬೇರುಗಾಣ್‌ (ಕ್ರಿ). (ಆಲಂ) ಅಂತರಂಗವನ್ನು ಅರಿತುಕೊಳ್ಳು : 
ಭಂಡಾರ ಬೊಕ್ಕಸ ಮನೆಗಳ ನೋಳ್ತನಾ ಭಂಡಾರಿಗಳು ನೋಡುವಂತೆ 
ಕಂಡವರೆನ್ಲರೀ ನೃಪನವೆಂಬರೂ  ಬೇರುಗಂಡೆಣಿಸುವನು ತಾನೊಳಗೆ 
(ಕಂತ. ೭೩-೩೬). [ಬೇರು (ಬೇರ್‌) 4 ಕಾಣ್‌] 

ಬೇರುಗಿ (ನಾ) ಔಷಧದ ಗಿಡಮೂಲಿಕೆಗಳ ವ್ಯಾಪಾರ ಮಾಡುವವಳು : 
ನಾರುಗಿ ನಾರುಗಿತಿ ; ಬೇರುಗಿ, ಬೇರುಗಿತಿ (ತಪ್ಯಾಜು. ೦೯೩ ಶ್ರಯೋ).. 

[ಬೇರುಗ + - ಣ್ಯ] 

ಬೇರುಗಿಡಿಸು (ಕ್ರಿ), ಬುಡ ಅಥವಾ ಮೂಲವನ್ನು ಕೆಡಿಸು.--ಹಾಳು 
ಮಾಡು : ಈ ಮಹಾರಾಜನಿಗೂ ಇವನ ಹಿಂದಣವರಿಗೂ ಆವರಿಸಿಕೊಂಡು 
ಬೇರುಗಿಡಿಸಲೇಬೇಕುಗಿದ್ದ ಕುರುಡತನವನ್ನು . . . ತಪ್ಪಿಸಿ ಕಾಪಾಡಿಕೊಂಡು 


೬೬೩೪ 


ಬೇರ್ಕೆ, 


ಬರುತ್ತ . . . ಪಾವನರಾಗಿರುವ ಶೂರರ ಮನೆತನದವರು ನೀವು (ಕುತ್ರತ- 
೫೦-೦೩)- [ಬೇರು (ಎಬೇರ್‌) - ಕಿಡಿಸು (<ಕೆಡಿಸು,)] 
ಬೇರುಗಿತಿ (ನಾ). = ಬೇರಂಗಿ: ನಾರುಗಿ, ನಾರುಗಿತಿ, 
ಬೇರುಗಿತಿ (ಕಣ್ಮನ: ೦೯೩ ಶ್ರಯೋ)- 
[ಬೇರುಗ 4 -- ಇತ್ತಿ(ಇ. - ಇತ್ತಿ)] 
ಬೇರುಗೊಲೆ “ಬೇರ್ಗೊಲೆ' ನೋ. 
ಬೇರುಡಿ (ಕ್ರಿ). ಬೇರುಸಹಿತ ಮುರಿದು ಕೊಳ್ಳು; ಬುಡ ಕಿತ್ತುಬರು: 
ತೀರೆ ಗಿರಿ ಮುಟ್ಟಿ ಸೆ. ಭುಜದಲಿ ಬೇರುಡಿಯೆ ಜೆಳಲತ್ತಿ . . . ಹುಣಿಸೆ 
ನಾನಾ ಭೂರಿಭೂಜಗಳಿಂದ ಹೊಯ್ದಾಡಿದರು ಸರಸದಲಿ (ಓರಣ. 
೪-30) [ಬೇರ್ಕು (ಇ ಬೇರ್‌) - ಉಡಿ,] 
ಬೇರುಬಿಡು “ಬೇರ್ಬಿಡು' ನೋ. 
ಬೇರುವರಿ 'ಬೇರ್ವರಿ' ನೋ. 
ಬೇರೂರಿಸು (ಕ್ರಿ). (ಆಲಂ) ಸ್ಮಿರಪಡಿಸು ; ನೆಲೆಗೊಳಿಸು: ಈ 
ಶ್ಲೋಕದ ಚಾರಿತ್ರಿಕತ್ವವನ್ನು ಸಿದ್ಧಾಂತಿಸಲಿಕ್ಕಾಗಲಿ, ಉತ್ತರಭಾಗವನ್ನು 


ಬೇರುಗಿ; 


ಆ ಕಾಳಿದುಸನೇ ಬರೆದಿರಬೇಕೆಂಬುದನ್ನು ಬೇರೂರಿಸಲಿಕ್ಕಾಗಲಿ ನಾವು 
ಹವಣಿಸುವುದಿಲ್ಲ (ರೋಂ. ೩೪ 
[ಬೇರೂರು (< ಜು) 4 - ಇಸು] 


ಬೇರೂರು 'ಬೇರೂಟು' ನೋ. 

ಬೇರೂಟು; ಬೇರೂರು (ಕ್ರಿ). ೧. (ಸಸ್ಯಗಳಿಗೆ ಸಂಬಂಧಿಸಿದಂತೆ) 
ಭೂಮಿಯ ಕೆಳಗಿರುವ ಮೂಲದ ಬೇರೆಬೇರೆ ತುದಿಗಳಂ ಇನ್ನೂ 
ಕೆಳಕ್ಕೆ ಬೆಳೆಯುತ್ತಾ ಹೋಗು,- ಭದ್ರವಾಗಿ ನಿಲ್ಲು; ಬೇರು 
ಬಿಡು; ಹಾರುವನ ಭಕ್ತಿ ಓಡಿನೊಳಗಗೆಯ ಹೊಯಿದಂತೆ ಕೆಳಯಿಂಕೆ 
'ಬೇರೂಜದು ಮೇಲೆ ಫಲವಾಗದು (ಬಸ6- ೩%), ೨. (ಆಲಂ) ನೆಲೆನಿಲ್ಲು; 
ತಳವೂರು ;: ನಭೋಭಾಗದಿನಿಂದ್ರ ಚಾಪಮನಿತುಂ ಭೂಭಾಗದೊಳ್‌ 
ಬಂದು ತೊಟ್ಟನೆ ಬೇರೂಟ್‌ದವೋ ...  ಎಂಬಿನಮೇಂ ನಾಡೆ 
'ಬೆಡಂಗನಾಳ್ಗುದೊ ವಿಯದ್ಧಿಗ್ಯೂದಿಭೂಮಂಡಲಂ (60: ೭೨೪); 
ಇಂತು ತಪೋಬೀಜಂ ಚಿತ್ತಭೂಮಿಯೊಳ್‌ ಬೇರೂಲ್‌ಯಹಂಕಾರದೊ 
'ಳಂಕುರಿಸಿ (೧೦ಕ- ೩-03 5) ; ಬೇಸಲ್‌ಕೆ ಬೇರೂಲ್‌ದುದು ಜಯದಾಸೆ 
ಜುಲ್‌ತು (ಕುಣ್ಮಸ. ೨-೦೦). ಬೇರೂರು: ೨. ಈ ದೇಶದಲ್ಲಿ 
ಮಹಮ್ಮದೀಯಮತವು ಬೇರೂರಿ ಬೆಳೆಯಲು ಸಾಧ್ಯವಾಯಿತು (ಉಟ, 
»೬); ನೈತಿಕ ಮತ್ತು ದೈವಿಕಭಾವನೆಗಳು ಬೇರೂರುವುದು ಈ ಕಾಲದಲ್ಲೇ 
(ayo: oon). [ಬೇರ್‌ -/- ಊಜು] 

ಬೇರೆ 'ಬೇಜ್ಸಿ' ನೋ. 

ಬೇರೆ, "ಬೇಳಿಕ್ಕಿ' ನೋ. 

ಬೇರೇಟು್‌ (ಕ್ರಿ). ಬುಡಸಹಿತ ಕಿತ್ತು ಬರು: ಭೂತಳಂ ನಡುಗೆ 
ಶೈಲಶ್ರೇಣಿ ಬೆ:ರೇಟಕಿ ವಿಶ್ವಜಗತ*ಕ್ಷೋಭಕರಸ್ವ ಭಾವಗತಿಯಿಂ ಬಂದಂ 
ವಿಹಂಗಾಧಿಪಂ (೫೫೭. 0೩-೩೭). [ಬೇರ್‌ 4 ಏಟು] 

ಬೇರೊಡೆ (ಕ್ರಿ). ಬೇರು ಹರಡು; ಮೂಲ ವಿಸ್ತರಿಸು; ಏಳು 
ಫಲುಗುಣ ಹರಿ ವರೂಥದ ಮೇಲೆ ಬಿಜಯಂಗೈವ ಬಹಳ ಫಲಾಳಿಯಿದೆಲಾ 
ನಿನ್ನ ಪುಣ್ಮದ್ರುಮದ ಬೇರೊಡೆದು (ಕುನ್ಮಾಃ. ೩-೦೫). [ಬೇರ್‌ - ಒಡೆ] 

ಬೇರ್ಕೆ, (ನಾ). ಬೇರೆಬೇರೆ ಮಾಡುವಿಕೆ; ಬೇರ್ಪಡಿಸುವಿಕೆ ; 
ವಿಂಗಡಣೆ : 'ಬೇರ್ಕೆಗೆಯ್‌' ಪರಾ. 

[ಬೇಜು್‌ (೬. ಬೇಕಿ) 4-8] 

ಜೇರ್ಕೆ, (ನಾ). (7) : ಪಂದ ಮಣಲೊಳಂ ಪೂಣಿಸಿದ ಗಾಣದೊಳಂ 

ಬಿರ್ಚಿದ ಬೇರ್ಕೆಯೊಳಂ . . . ಮೊನೆಯಂ ಪೂಣಿಸಿದ ಕೊಂತದೊಳಂ 


ಕೈಗೆಯನ್ನು (ಇನಂಪು: ೦೦-೮: ವ). [83] 


ಬೇರ್ಕೆಗೆಯ್‌ 


ಬೇರ್ಕೆಗೆಯ" (ಕ್ರಿ). ಬೇರ್ಪಡಿಸು ; ವಿಂಗಡಿಸು ; ಪ್ರತ್ಯೇಕಿಸು: 
ಅರ್ಕಕೀರ್ತಿಗೆ ರಾಜ್ಯವಿರಲೆಂದು ಮಂತ್ರಿಗೆ ತೋರ್ಕೆಗೊಟ್ಟೆ ಆದರೊ ತಪಕೆ 
ಮರ್ಕಟವೈರಾಗ್ಯವೆಂಬುದು ಜಗವೆಂದು ಬೇರ್ಕೆಗೆಯ್ಲೊ (೫8%: ಗೈದೊ] 
ಳಗೆ ಚಿಂತಿಸುವ (ಈತ: ೩೨-೦೦೪)- [ಬೇರ್ಕಿ, + ಕೆಯ] 

ಬೇರ್ಕೆಯ್‌, ಬೇಕೆ, ಬೇಲುಕೆಯ್‌ (ಕ್ರಿ). ಎಬೇರ್ಕೆಗೆಯ್‌ : ಮನೋ 
ವಾಕ್ಕಾಯವೃತ್ತಿಯಿಂ ನೆರಪಿದ ಕರ್ಮಮಂ ಬೇರ್ಕೆಯ್ಯಲೆನಗೆಂತಕ್ಕುಮೆಂಬ 
ಸಂಕಲ್ಪಂ ಪ್ರಥಮಧರ್ಮಂ (98%. ೮-೨6 ೫); ನಿನಗೆ ಕರ್ಮಬಂಧಮಪ್ಪ 
ಜೀವವಂನೆಂತು ಬೇರ್ಕೆಯ್ದು ತೋಜಲೃರ್ಪ್ರದು (ರರತೀಶ್ಶ- ೯-೦೨೦); ತನ್ನಿಂ 
ಬೇರ್ಕೆಯ್ನು ಮೆಯ್ಯಂ ಪಗಲಿದಿರುಳಿದೆಂಬೀ ವಿಭೇದಂ ದಲೇನುಂ ಕೆನ್ನಂ 
ಮೆಯ್ದೋಲ್‌ತಿಲ್ಲಂ (ಶಾರಥ-.4-96)- ಬೇರ್ಕೆೈ : ಅರ್ಕನಂತೆಸೆವಾತ್ಮ 
ಯೋಗವಿಂತಿಹುದೆಂದು ಬೇಕೆನ್ಸಿದು ವಟನಿಸಲರಿದು (೪3: 3-0); 
ಖಡ್ಗದಿಂ ಮಸ್ತಕಮನರಿದು ಬೇಕೈದದಂ [ಶಾಕಾಂ- ಬೇರ್ಕೆಯ್ದದಂ)| 
ಮುಂಡಮಂ ಸೀಳ್ದು (ಕೃತಂ. ೦೪-೪೪); ಗಂಗೆಯಲಿ ಬಂದು ತಾನಾಗಿ 
ಹರಿದಿಹವು ಹತ್ತು ನೀರು ಬೇರ್ಕ್ಸೈವುದೆಂತು ಬಿಸಿಲಲ್ಲಿ ಬೆರೆತ ತಮದೊಂದು 
ಏರುಪೇರು ? (ಮುಕ್ತಕ. ೧೬-೦೦). ಬೇಜುಕೆಯ್‌ : ಇಂತಹ ಪ್ರಳಯ, 
ಹದಿನೆಂಟು ಕೂಡಿ ಮಹಾಂಧಕಾರ ಸಂದಿತ್ತು ಇಂತಹ ಅಂಧಕಾರ ಸಂದಿಲ್ಲದೆ 
ತಿರುಗುವಲ್ಲಿ ಬಯಲು ಬೇಜುಕೆಯ್ಯಿತ್ತು (ಕೋನ: ೩-0೪). 

ಬೇಲ್‌ ( ಆ ಬೇಕ) + ಕೆಯ] 

ಬೇರೆ ' ಬೇರ್ಕೆಯ್‌ ' ನೋ. 

ಬೇರ್ಗೊಲೆ, ಬೇರುಗೊಲೆ (ನಾ). ೧. ಮೂಲವನ್ನು ಕಿತ್ತು ನಾಶಮಾಡು 
ವುದು. ೨. (ಆಲಂ) ಸಂಪೂರ್ಣವಾಗಿ ಇಲ್ಲದಂತೆ ಮಾಡುವುದು : 
ಆರಿನ್ನು ಗತಿ ನಿನಗೆ: ಸಂಬಂಧಿ ಬಾಣನಂ ಹಾರೈಸುವೊಡೆ ನಿನ್ನ 
ಬೇರ್ಗೊಲೆಗೆ ಶಿವನಪ್ಪ ಕಾರಣಮನಂಗತ್ವಮೇ ಪ್ರಾಪ್ತಮೆಂದು ಹರಿ ತನ್ನ 
ಸುತನಂ ಜಜಕಿದನು (ಕೈಜಳಾ- ೬-10). ಬೇರುಗೊಲೆ ; ೨. ನಾರಿಯರು 
ಮಜುಗಿದರಂಟ ಮುದಿಹಾರುವನ ತನಿಬೇಂಟಿ ನಮ್ಮಯ ಬೇರುಗೊಲೆ 
ಯಾಗಿರ್ದುದೇ ಹಾಯೆನುತ ಬಿಸುಸುಯ್ದು (ಕಣ್ಣ. ೪-೨೬); ದುರಾತ್ಮರು 
ಬೇರುಗೊಲೆಗಂಗೈಸಿದರು ಕುರುವಂಶಸುರಕುಜದ (6೫: ೩-0-00). 

[ಬೇರ್‌ 4+ ಕೊಲೈ] 

ಬೇರ್ಗೊಳ್‌ (ಕ್ರಿ). ೧. ಬೇರುಬಿಡು, ೨. ಬೇರಿನಿಂದ ಪ್ರಾರಂಭಿಸು : 
ಬೇರ್ಗೊಂಡು ಪಣ್ವ ಪಲಸೆಳನೀರ್ಗಾಯಂ ತಳೆದ ತೆಗು... 
ನೇರ್ಗಿಜೌಯವು ಕಲ್ಬತರುಗೆ ಸಿರಿಯಿಂದೆನಿಕುಂ (ತಂದ್ರ ಫು. ೦೫-೨೬). 

[ಬೇರ್‌ 4 ಕೊಳ್ಳ) 

ಬೇರ್ನುಡಿ (ನಾ). ಅನ್ಕಮಾತು ; ಬೇರೆಯ ನುಡಿ: ಸಿದ್ಧನ್ನಮ ಎಂಬ 

ವಾಕೃಮಿರೆ ಬೇರ್ನುಡಿಯೇಕೆ (೪45. 0). 
[ಮೇಜ್‌ (ಇ ಬೇಲಿ) 4 ನುಡಿ] 

ಬೇರ್ಸೆಲೆವೋಗು (ಕ್ರಿ). ಬೇರೆಯ ಸ್ಥಳಕ್ಕೆ ಹೋಗು ; ಅನ್ಕಪ್ರದೇಶಕ್ಕೆ 
ನಡೆ : ಕಾರ್ಯಾಂತರದೆ ಬೇರ್ನೆಲೆವೋಡ ನಲ್ಲನ ಪಿಂಬಡಿಯೊಳ್‌ ಪಂಬಲಿ 
ಸುತಿರ್ದ ಬಿಂಬಫಲದಶನವಸನೆ (ಅಸಂಭ: 6-೦ ಐ. 

[ಬೇಜತ್‌ (ಇ ಬೇಲ್‌) 4 ನೆಲೆ 4 ಪೋಗ್ಯು (ಆ ಪೋ) ) 

ಬೇರ್ಪ " ಬೇಡ್ಕು ' ಪರಾ. 

ಬೇರ್ಪಡಿ (ನಾ). ಬೇರೆಯಾದ ಭೋಜನಸಾಮಗ್ರಿ, ಎಡೆ: ಷಡು 
ಖಂಡಪದವ ನಿಟ್ಟಿಸುವನು ಪುಣ್ಯ ಸಂಗಡಿಸೆ ಜಾತ್ರೆಯ ನೋಡುವಂತೆ 
ಅಡುಗೂಲಿಮನೆಯಲ್ಲಿ ಮಿಂದುಂಬನಂತೆ ಬೇರ್ಪಡಿ ನೋಡಿ ಭೋಗಿಸುತಿರ್ದ 
(ಭರತ. ೩೩-೩೪). [ಬೇಲು ( ಇ ಬೇಲ್ಸ್‌) 4 ಪಡಿ) 

ಬೇರ್ಪಡಿಕೆ (ನಾ). ಬೇರೆಯಾಗಿ ಮಾಡುವಿಕೆ ; ಪ್ರತ್ಯೇಕಿಸುವಿಕೆ ; 
ವಿಂಗಡಣೆ : ಅನೇಕ ಜೀವಾತ್ಮರುಗಳ ಸೃಷ್ಟಿರರ್ಮವನ್ನು *ವಿಯೋಗ' 


48 


೬೬೩೫ 


35 | ಬೇರ್ಬಿಡಿಸು (ಕ್ರಿ). ಬುಡವು ಕಿತ್ತುಬರುವಂತೆ ಮಾಡು: 


| ಜೇರ್ಬಿಡು. ಬೇರುಬಡು (೬). 


ಬೇರ್ಬಿಡು 


ಎಂದೂ ಕರೆಯುವುದುಂಟು. ಎಂದರೆ, ಬೇರ್ಪಡಿಕೆಯ ಕೆಲಸ ಎಂದು 
(ತತ್ತ. ೫೬೮). [ಬೇರ್ಪಡು + -- ಇಕೆ] 

ಬೇರ್ಪಡಿಸು (ಕ್ರಿ). ಬೇರೆಯಾಗಿಸು ; ಪ್ರತ್ಯೇಕಿಸು; ಒಡಲ ಬಳಿ 
ನೆಳಲಿಂಗೆ ಗತಿ ಬೇರ್ಪಡಿಸಿಹುದೆ (ಕುನ್ಮಾಂ: 0-೪) ; ಕುಂದಣವನು ರಸ 
ಗೆಯ್ದೊಡಾಕ್ಷಣ ಕರುವಿಂದೆ ಬೇರ್ಪಡಿಸಿ 'ಪುತ್ಮಳಿಯ ತಂದಡರ್ಟಿದರು (ಕೋಕ. 
3೬-46); ಟೊಮೆಟೊವನ್ನು ಸುಲಿದು ಬೀಜ ಮತ್ತು ತಿರುಳನ್ನು 
ಬೇರ್ಪಡಿಸಿರಿ (ಅಡು. ೦೦೨). [ಬೇರ್ಪಡು -.. —ಇಸ್ಕು] 

ಬೇರ್ಪಡಿಸುಹ (ನು). ವೃತ್ಯಾಸವನ್ನುಂಟುಮಾಡುವಿಕೆ ; “ಜೀರ್ಪಡ 
ಸುಹಡ ಭೇದ ಅಂತರ” (ತರಾ, ೪). 

[ಬೇರ್ಪಡಿಸು - ಹ್ಮ (ಆ ದಪ್ಶ)] 

ಬೇರ್ಪಡು, ಬೇಜುಪಡು (ಕ್ರಿ). ಬೇರೆಯಾಗು; ಪ್ರತ್ಯೇಕವಾಗು : 
“ಬೇರ್ಪಡು -ವಿವಿಕ್ಷೀ, ವಿದರೇ ಚ". (ಕರುಂ. ತ) ; ಕೊರಲೊಳ್‌ 
ಯಜ್ಞೋಪವೀತಂ ಪೊಳೆಯೆ ಬರಿಗಳೊಳ ತೋಲುತಿರ್ವೆಲ್ಲಳೊಳ್‌ 
ಪಂಜರಿಸಿರ್ದಂತೆಯ್ದೆ ಬೇರ್ಪಟ್ಟಿರೆ ತೆರೆದುಟುಗಲ್‌ ಗಾಳಿಯಿಂದಾಡೆ 
ಯೋಗೀಶ್ವರಂ , , . ಎಸೆವ ಗಂಗಾಪ್ರವಾಡುಬೊಲಿರ್ದಂ, (ಇಾರಂಪೂ- 300); 
ಉದ್ಮೋತಂ ಶ್ವೇತಕೃಷ್ಣಂಗಳನಣಪುವವೊಲ್ಬುಣ್ಯಪಾಪಂಗಳಂ ಸ್ಕಾದ್ಮಿದ್ಯಾ 


ವಾದಂಗಳಿಂ ಭವ್ಯರ ಬಗೆವುಗುವನ್ನೆಂ ದಯಾಮೂಲಮಂ ಸಾವದ್ಯ 
ವ್ಥಾಪಾರಮಂ ಬೇರ್ಪಡೆ ತಿಳಿಪುವಪುವಾಧ್ಯಾಯರಾಧೇಯರೆಮ್ಮೊಲ” 
(ನಕು. ೦೪): ೨. ಹರಡಿರು; ರು: “ಬೇರ್ಪಡು 


ವಿವಿಕ್ಷೇ, ವಿವರೇ ಚ” (ಕರುಣ. ೫). ೩, ಬೇರೆ ರೀತಿಯಾಗು; ವ್ಯತ್ಯಾಸ 
ಗೊಳ್ಳು ; (4). ಬೇಜುಪಡು: ೧. ಬೆಸುಗೆಯಾದಂತಿದ್ದು ಬೇಜು 
ಪಟ್ಟಿಹನಾತ್ಮ (693, 8-66). [ಬೇಖ (ಇಬೇ) 2. ಪಡು] 
ಬೇರ್ಪಾಟು 'ಬೇರ್ಪಾಡು' ನೋ. 
ಬೇರ್ಪಾಡು, ಬೇರ್ಪಾಟು (ನಾ). ೧. ಬೇರೆಯಾಗುವುದು ; ಪ್ರತ್ಯೇಕ 
ಗೊಳ್ಳುವುದು. ೨. ವ್ಯತ್ಯಾಸ; ಅಂತರ: ಇಲ್ಲಿ ಶಿಶಿರ ಐಸಂತ 
ಗಳೆಂಬ ಬೇರ್ಪಾಡಿಲ್ಲ, ಇಲ್ಲಿರುವುದು ಒಂದೇ ಯತು ಇ ನಿತ್ಯನಡುಬೇಸಗೆ 
(ಕೂ. 36). ಬೇರ್ಪಾಟು : ೨. ಮನಸ್ಸಿನ ಬೇರ್ಪಾಟಿನಿಂದಲೇ 
ಲೋಕದಲ್ಲಿ ಕಲಪವುಂಟಾಗುವುದು (ಬತ. 600)- [ವ ಬೇರ್ಪಡು] 
ಬೇರ್ಬಡಪ (ನಾ). ಬೇರೆಯಾದ ಮಳಿ, ಧಾರುವರ್ಷ;: ಎರೆ 
ಗಳಿಜುಂಬಿನೊಳ್‌ ಮರದ ತೂಜಲುಗೊಂಬಿನ ನೀಡನೀಡದೊಳ್‌ ತೊಲಗದೆ 
ನಿಂದಣಂ. ನಡುಗುತುಂ ತನು ಕೂಡೆ ಕುನುಂಗೆ ಕಂಠಕಂದಲ ಭರಮಟ್ಟ 
ಪೋಲ್‌ ಕಸಿದು ಪಕ್ಷಿಗಳಿರ್ದುವೆಜಂಕೆಯಗ್ರದಿಂ ಜಲಲವಬಿಂದುಗಳ್‌ 
ಸುರಿಯೆ ಜೇರ್ಪ [ರ್ಬಸ್ಮಿಡಪಂ ಬಿಡೆ ಸೋರ್ವಗುರ್ವಿನೊಳ್‌ ಕುಸುರಿ 
೬-೩) [ನೇಲ್‌ (-ಲಬೇಜಕ್ಕಿ) 4 ಬಡಪ] 
ರಜತ 
ಶೈಲಮೂ, ಶಿವ ಶಿವಾಣಿಯರೊಡನೆ, ಬೇರ್ಬಿಡಿಸುತಳ್ಳಾಡಿ ನೆಗಹಿದೀ 
ದೈತ್ಯರ ದೊರೆಯ ತೋಳಿ ಸ್ಥಿರಾತ್ಮಜೆಯ ಹೃದಯದುದ್ಕಾನದೊಳ್‌ 
ಉದಿರ್ದೊಂದು ಪೂವೆಸಳ ಪೊರೆಗುರುಳ್ಳುದು (ಕ್ರ ಉನಾ. toe): 
[ಬೇರ*, 4 ಬಿಡಿಸು] 
೦.. ಮರಗಿಡಗಳ ಬೇರು ಭೂಮಿ 
ಯಲ್ಲಿ ಬೆಳೆಯುತ್ತಾ ಹೋಗು... ವಿಸ್ತಾರವಾಗಿ ಹರಡು ; 
ತಾಪಾರ್ತಜನಕೆ ನೆರಳಾಗಿ ನೀಡಿ ವಟಿವೃಕ್ಷವಾದ ಜೀವ; ತತ್‌ಬ್ರಹ್ಮದಲ್ಲಿ 
ಬೇರ್ಬಿಟ್ಟು ಇಳಿದ ಆರ್ವತ್ಥದಂಥಭಾವ (ಶೃದಸ- 00-06). ಬೇರುಬಿಡು : 
೧. ಬೀಜಗಳು ಹೊಸಭೂಮಿಯಲ್ಲಿ ಮೊಳೆತು ಜನಸಂಚಾರದೊಂದಿಗೆ 
ಕಲೆತು ಅಲ್ಲಲ್ಲಿ ಬೇರುಬಿಟ್ಟವು (೧4೧. ೩). ೨೨. (ಆಲಂ) ತಳವೂರು ; 
ಸ್ಥಿರವಾಗಿ ನಿಲ್ಲು; ಬೇರೂರು : ಆ ತಂತ್ರಗಳು ಪುರಾತನಕಾಲದಿಂದ 


ಜೇರ್ಮನೆ 


ಸಮಾಜದಲ್ಲಿ ಬೇರುಬಿಟ್ಟಿವೆ (ಶೃಕಕು. ೨9೩); ವೈದಿಕಧರ್ಮದಲ್ಲಿ ಬೇರುಬಿಟ್ಟ 

ಅಪ್ಪ ಯಾಕೆ ಹೀಗೆ ಬದಲಾದ ? (ಹೂಸ. ೨೩೦)- 
ಜೇರುಭಿಟ್ಟುಕೊಳ್ಳು ಎಶಕ್ತಿಯುತವಾಗು; ಪ್ರಬಲವಾಗು; ಸ್ಥಿರ 

ವಾಗಿ ನಿಲ್ಲು: : ಪಾಂಡವರು ಇನ್ನೂ ಬೇರುಬಿಟ್ಟುಕೊಳ್ಳುವುದಕ್ಕೆ 
ಮುಂಚೆಯೇ ಅವರನ್ನು ಪರಾಕ್ರಮದಿಂದ ಅದುಮಿಬಿಡಬೇಕು (ತತಥಾ- ೬೩)- 

[ಬೇರ್‌ 4- ಬಿಡ್ತು] 

ಬೇರ್ಮನೆ (ನಾ). ೧. ಬೇರೆಯ ಮನೆ; ಪ್ರತ್ಯೇಕ ಗೃಹ. 
೨. ಮದುವೆಯ ಸಂದರ್ಭದಲ್ಲಿ ವರನ ಕಡೆಯಂವರನ್ನು ' ಇಳಿಸುವ 
ಮನೆ; ಬಿಡದಿಮನೆ : ಹೋಗಿ ಬಡಬಡ ಬೇರ್ಮನೆ (ವರನಿರುವ 
ಮನೆ)ಯಿಂದ 'ಮದಲಿಂಗನನ್ನು ಕರಕೊಂಬರ್ರಿ . . . ಬೇರ್ಮನೆಯಿಂದ 
ಮೆರವಣಿಗೆಯಲ್ಲಿ ಬರುವ ಮದಲಿಂಗನನ್ನು ನೋಡುವುದಕ್ಕೂ ಪುಣ್ಯ ಬೇಕು 
(ಸುಐಸಂ- 8). ಹ. ಮದುವೆಯ ನಂತರ ವಧೂವರರಿಗೆ ಏರ್ಪಡಿ 
ಸುವವಂನೆ; ಪ್ರಸ್ಥದ ಕೋಣೆ : ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದು 
ಮದುಮಕ್ಕಳನ್ನು ಬೇರ್ಮನೆಗೆ ಕಳುಹಿಸುವ ವೇಳೆಗೆ ತುಂಬ ತಡವಾ! 


(6/8). [ಬೇರ್‌ (-ಅಬೇಜಕ್ಕಿ) 4 ಮನೆ], 15 
ಬೇರ್ಮೆಯ್‌ (ನಾ). ಅನ್ಯಶರೀರ ; ಅನ್ಯದೇಹ : 'ಬೇರ್ಮೆ 
ಯ್ಯೊಗು' ಪರಾ. [ಬೇಲ್‌ (ಇಬೇಕಕ್ಕಿ) 4 ಮೆಯ್ಸ] _ 


ಬೇರ್ಮೆಯ್ಯೊಗು' (ಕ್ರಿ). ಅನ್ಕಶರೀರವನ್ನು ಹೊಗು.- ಪ್ರವೇಶಿಸು: 
ಪರಕಾಯಪ್ರವೇಶ ಮಾಡು : ಇದು ಬೇರ್ಮೆಯ್ಯೊಕ್ಕ ಯೋಗೀಂದ್ರನ 
ತನುವಿನವೊಲ್‌ ಮುನ್ನಿನಂತಿರ್ಪದು (ಕಾರಂಉ. ೩೦೨). 
[ಬೇರ್ಮೆಯ್‌ ೬ ಪೊಗು] 
ಬೇರ್ವರಿ, ಬೇರುವರಿ (ಕ್ರಿ). ಶಾಶ್ವತವಾಗಿ ನಿಲ್ಲುವಂತೆ ಹಬ್ಬು. 
ಹರಡು : ಅಳಂಕರಣವಿಳುಸಮಂ ಮೆಟ್‌ವ ಮೇಳಿಸುವಂದಿನ ರೂಪು 
ಶಾಸನಂಬರೆದುದು. ಬರ್ಚಿಸಿತ್ತಮರ್ದುದಲ್ಬುದಳಂಕಿದುದುರ್ಚಿ ಪೊಕ್ಕು 
ಬೇರ್ವರಿದುದು ಬೆಚ್ಚುದಚ್ಚಿಜ:ದುದೆನ್ನೆರ್ದೆಯೊಳ್‌  ಲಲಿತಾಂಗದೇವನಾ 
(ಅಂಥ, ೩-೪4) ; ಶಿವನಿಷ್ಠೆ ಚಿತ್ತದೊಳು ಬೇರ್ವರಿದವರ್ಕೆಲರು (ತಿರುರ- 
ರೇ. ೦೪-0೬). ಬೇರುವರಿ : ಊರೊಳೇ ಕಪಿವಾರ್ತೆಯಗಲಕೆ ಬೇರು 
ವರಿದುದು (ಕರಣ. ೫-೩-0); ಚಾರುತರ ಹರಿಮೂರ್ತಿಯಲಿ ಮನ 
ಬೇರುವರಿದಡಿಗಡಿಗೆ ಆರಗುತ . . . ಪರಮಭಕುತಿಯ. ಸಾರಸಾಮ್ರಾಜ್ಯದಲಿ 
ಮೆಲವುದು (ಏಕಾಗ. ೩-೦೬-೪೬). [ಬೇರ್‌ 4- ಪರಿ] 
ಬೇರ್ವರೆ (ಕ್ರಿ). -ಬೇರ್ವರಿ ; ಶಿವತತ್ತ್ವಮದು ಬೇರ್ವರೆಯಲಜ್ಜಾನ 
ಕೂಪ ನೆಲೆಗೆಟ್ಟುದೆನೆ ನಾಭಿ ನಿಮ್ನೆವನುಳಿದುದು (ಕಂಪು. 3-00)- 
[ಬೇರ್‌ -- ಪರೆ] 
ಬೇರ್ವೆರಸು (ಅ). ೧. ಬೇರು ಸಹಿತವಾಗಿ; ಬುಡ ಸಮೇತ : ಅರ್ಜುನ 
ನಾಗಳ" ಬೇರ್ವೆರಸು ಕಿಬಲೈ ಬಗೆಯೆ' ಸುರರೆಡೆವೊಸ್ಕರ್‌ (ಶಂಶಥಾ. 00-38): 
ಬೇರ್ವೆರಸು ಕಿಟ್ಟು ಪಲವುಂ ನೀರ್ವೂಗಳನೊಟ್ಟಿಕೊಂಡು ಬರ್ಪ ಗಜೇಂದ್ರಂ 
« « » ಸುರಕರೀಂದ್ರಮೆನಿಸಿದುದಾಗಳ್‌ (ಣನ್ಮಾಕ- ೬೦). ೨. ಬುಡದಿಂದ 
ಹಿಡಿದು: ಬೇರ್ವೆರಸಿ ತುದಿವರಂ ಕಾಯ್ದ ಪನಸಂಗಳಿಳನೀರ್ಮೊನಲುಮಂ 
ಕರೆವ ತೆಂಗು ಕಿಸುವಣ್‌ ಮುಸುಕಿ ತೋರ್ವ ನಾರಂಗ ಜಂಬೀರಮಿನಿತುಂ 
ನಾಡೆ ಸಾರ್ದಕಾಲಂ ಕುಂದವು' ($ಂಫಿ. ೦೧-೨೨). 
[ಬೇರ್‌ -- ಬೆರಸ್ಕು) 
ಬೇಲ 'ಬೆಳಲ್‌' ನೋ. 
ಬೇಲಾಯಿ (ನಾ). ಒಂದು ಕ್ಷುದ್ರದೇವತೆಯ ಹೆಸರು : ತುಳಜಾ 
ಭವಾನಿ ಬೆಲ್ಲದ ಬೇಲಾಯಿ , . . ಎಲ್ಲ ನುನಾಕದಾ ಕಳ್ಳದೇವತೆಗಳ ನಿಲ್ಲದೆ 
ಒಲಿಸಿದರು (ನಿ೫ತು. ೩6-3). 'ಜೋಗಾಯಿ` ಪರಾ. 
[? 4+ ಆಯ್ಕಿ) 


೬೬೩೬ 


ಬೇಲಾಶಕ್‌, ಬೇಲಾಷಕ್‌ (ಅ). ನಿಸ್ಸಂಶಯವಾಗಿ; 
ಖಾತ್ರಿಯಾಗಿ: ಬೇಲಾಶಕ್‌! ದೇಶದಾಗಿನ ಪ್ರ. 
ಮಾಡೋದು ಕಾಂಸ್ರೆಸ್‌ಭಕ್ತನೆ ಧರ್ಮ ಅದ (ಣಂ: 
ಬೇಕಾದ ಹೊತ್ತಿನಾಗ ಬೇಕಾದ ಮಾಲು ಬೇಕಾದಟು 'ಕೀಳರಿ, ಟೀಲಾಶಕ್‌ 
ಸಿಗತದ (ಅನ್ನ. 3೩): ಬೇಲಾಪಕ್‌ : ಬೇಲಾಷಕ್‌ ಹೋಗರಿ 
(ಶಾಂತಾಯ. ೨೩); ಬೇಲಾಷಕ್‌ ನೀ ಹೇಳಿದ ಕಿಮ್ಮತ್ತ್‌ ಕೊಡಶಾವ್‌ 
(Sakae. ೬೪). [+ ಅರ. ಮರಾ. ಬೇಲಾಶಕ] 

ಜೇಲಾಷಕ್‌ “ಬೇಲಾಶಕ್‌' ನೋ. 

ಬೇಲಿ, ವೇಲಿ (ನಾ). ೧. ಹೊಲ, ತೋಟ ಮೊದಲಾದುವುಗಳ 
ರಕ್ಷಣೆಗಾಗಿ ಸುತ್ತಲೂ ಹಾಕುವ ಪೊದೆ, ಮುಳ್ಳು, ಮುಳ್ಳುತಂತಿ 


03); ಬಾಜುರದಾಗ 


ಮುಂತಾದುವುಗಳ ಆವರಣ. .. . ಸುತ್ತುಗೋಡೆ:  “ಅವೇಷ್ಟಕಃ, 
ವೃತಃ ಈ (ತಲಯ, 96-03) ; ಪನಿಯಾಲ 
ಕಾಲ ಬಡ (ಗುಣ ಬೇಲಿ ಅನ್ನೆ ಬನ್ನು (ಕ. 11, ಕಂಂಕ. 


೦೩೯-೦೬; 9157); ಕಾವ ಬೇಲಿ ಎದ್ದು ಹೊಲವ ಮೇದ 'ಮೇಲಿನ್ನೇ 
- ನಿನ್ನೇನು (ರಂ: ೨-೩೭-೪. ೨. ವನ್ಯಮೃಗಗಳನ್ನು ಬೇಟೆಯಾಡಲು 
ದೀವದ ನೆರವಿನಿಂದ ಆಕರ್ಷಿಸುವ ಸಳ: “ಬೇಲಿ ತೋಡಕ್ಕು” 
(ಮಗಗ. ೦೦೨-೩); ಆ ನಾರಾಯಣನು ತಾನುಮಂತಃಪುರಪರಿವಾರಂಬೆರಸು 
ಬೇಂಟಿಗೆ ಪೊಜಮಟ್ಟು ಪರಿಯ ತಾಣಕ್ಕೆ ವಂದು ಬೇಲಿಯ ಕೆಲದೊಳೆಲ್ಲದೆ 
ಪೆಜಗಣುಲಿಪಿಂಗಮುಳ್ಳೊಳಕ್ಕಂ ಗೆಂಟಾಗಿ ಬೀಡ: ಬಿಡಿಸಿ (ಕರಂ, 3-೪೭ ನ), 
೩. ಭೂಮಿಯ ಒಂದು ಅಳತೆ: ' ಪರಕುರಾಮದೇವರ್ಗ್ಗೈ 
ನಿವೇದ್ಯಕಂ ಒನ್ನು ನನ್ಹಾದೀವಿಗೆಗಂ ಬಿಟ್ಟ ಭೂಮಿ ದೇವಡುವಿನ್ನ 
ಮೂಡಲು ಒನ್ನು ಬೇಲಿ (ಏಕ. 111 (೫): ನಂಜಿನ. ೩೨೨-೦೭೭ 1148); 
ಆ ಭೂಮಿಯೊಳಗೆ ಅಲ್ಲಿಯ ಮೂಲಸ್ಮಾನದೇವರಿಗೆ ಬಿಟ್ಟಿ ಮಣ್ಣು ಬೇಲಿ 
ಯೊಂದು (ಎ೪. 111 (2), ಗುಂಡ್ಳುಶೇ- ೭-೦೩; 3171), ೪. ಎಲ್ಲೆ; 
ಸೀಮೆ : ಕಾಡ ಬೇಲಿಯಂ ಮಾರ್ಕಾಡನಜಕಿಯಲುಂ ... ಪಡೆ ಮೆಚ್ಚೆ 
ನೀಂಬಲ್ಲೆ ನೀಂ ಮೆಚ್ಚಿ ಹರಿಗೆ ಕೇಳಾನೆ ಬಲ್ಲೆಂ (ಕರಣ. 3-90). ವೇಲಿ; 
೧. ಬಡಗಲು ವೇಲಿವಿದಿರುಂ ಈಶಾನ್ಮದೊಳ್‌ ಕಪಾಳೇಶ್ವರಂ ಕಲೊಟ 
ಪೊಲದ ಸೀಮೆ (1943. 1x-i, 030-೪೯; 1067). 
[ದೇ.॥ ತಮಿ. ಮಲ. ವೇಲಿ; ತುಳು. ಬೆಲಿ; ಕೊಡ, ಟೆಲಿ 
ತೆಲು. ವೆಲುಗು ; ಗೊಂಡಿ. ವೆಲುಮ್‌] 
ಬೇಲಿಫ, ಬೇಲೀಫ (ನಾ). ನ್ಯಾಯಾಸ್ಥಾನದ ಅನುಜ್ಞೆಗಳನ್ನು ಜಾರಿಗೆ 
ತರುವ. ಸ್ವತ್ತು ಜಫ್ತಿ ಮಾಡುವ, ತಕ್ಸ್ರೀರುದಾರನನ್ನು ಹಿಡಿಇರುವ 
ಅಧಿಕಾರವುಳ್ಳ ಜಮಿಸಾನುದಾರನ \ ಕಂದಾಯ ಮುಂತಾದುವು 
ಗಳನ್ನು ವಸೂಲುಮಾಡುವ ಕೋರ್ಟಿನ ಅಮಾನ ; ಬೇಲಿಫರು ನಿನ 
ಚರ-ಸ್ಮಿರ ಆಸ್ತಿಗಳ ಜಪ್ತಿಯನ್ನು ಮಾಡಿಕೊಂಡು ಹೋಗುವಾಗ್ಗೆ ನೀನು 
ನಿನ್ನ ಮಾನಕ್ಕೆ ಹ್ಯಾಗೆ ಹೆದರುತ್ತಿದ್ದಿಲ್ಲ? (ರಹೀ: 0೩0). ಬೇಲೀಫ : 
ಬೇಲೀಫ 'ತಲೆಬಾಗಿಲಿಗೆ ಬಂದು ನಿಂತಾಗ ಗಂಡ ಘಾಬರ್ಯಾಗಿ ಕೂತ 
(ಗಾಯಿ. ೪); ನಾಲ್ಕಾರುಜನ ಬೇಲೀಫರು ಆತನ ಹಂದಿಯನ್ನು 
ನೋಡುತ್ತ ನಿಂತಿದ್ದರು (ಕಶ್ಟ. ೦೭). [+ ಇಂ. ೫೩111] 
ಬೇಲಿಯಿಕ್ಕು (ಕ್ರಿ). ಹೊಲ, ತೋಟ ಮೊದಲಾದವುಗಳಿಗೆ ಪೊದೆ, 
ಮುಳ್ಳು ಮುಂತಾದುವುಗಳ ಆವರಣವನ್ನು ಹಾಕು; ಬೇಲಿ ಹಾಕು : 


ಕೆಯ್ಮಿಲದೆ ಬೇಲಿಯಿಕ್ಕುವೆನೆಂಬ ಬಾಗಿಲಿಲ್ಲದೆ ಪೊಗುವೆನೆಂಬ , , . ಪಚ್ಚಪಸಿ 
ಯೆಗ್ಗನಂ ಪೋಲನ್ಕಿ೦ (ರರ್ಮಾಮ್ಮ, ೦-೬೭). [ಬೇಲಿ 4- ಇಕ್ಕು) 
ಬೇಲಿವಳ್ಳಿ (ನಾ). ಸುತ್ತಲೂ ಬೇಲಿಯಿರುವ ಚಿಕ್ಕಹಳ್ಳಿ : ಡಿಳ್ಳಿಯ 
ಕೊಳ್ಳೆಗೊಂಡೆವೆಮುಗಿಲ್ಲಿದಿರೆಲ್ಲಿಯುಮೆಂದು ಬಂದೆವೀ ಕಳ್ಳಿಯ ಬೇಲಿವಳ್ಳಿ 
ಯೊಳಗಳ್ಳಿ ಉದಾಡುತೆ ಜಳ್ಳುವೋದೆವು (8ತ್ರ.ಿ. 0-00). [ಬೇಲಿ--ಪಳ್ಳ,] 


ಬೇಲಿವೀಡು 


ಬೇಲಿವೀಡು (ನಾ). ಬೇಲಿಯಿರುವ ಸ್ಥಳ: ಬೇರಿವೀಡಂ ಪೋಲ್ಡು 
ಸಮಾಪವರ್ಶಿಗಳಾಗಿ ಪೊರ್ದಿಯೋಲಗಿಸುವರ್‌ ಪಾರಿಷತ್ವಯಸುರರು 
(end. ore). [ಬೇಲಿ 4 ಬೀಡ್ಕು] 

ಬೇಲಿಸೌತೆ (ನಾ). ಬೇಲಿಯ ಮೇಲೆ ಹಬ್ಬುವ ಒಂದು ಬಗೆಯ ಸೌತೆ 
ಬಳ್ಳಿ ಮತ್ತು ಅದರ ಕಾಯಿ : “ಮೃಗೋರ್ವಾರು; __ ಬೇಲಿಸೌತೆ” 
(೬49: 0೪); "ಮೃಗಾದಿನೀ-ಹಾವುಮೆಕ್ಕೆ, ಬೇಲಿಸೌತಿ” (೬46. ೦)- 

[ಬೇಲಿ _ ಸೌತೆ (ಆ ಸವತ] 

ಬೇಲೀಫ 'ಬೇಲಿಫ' ನೋ. 

ಬೇಲ್ಕು (ನು). ಕಟ್ಟು : ಹೊರೆ; ಪಿಂಡಿ: ಯಾವುದೋ ರೈಲ್ವೇ ರಶೀದಿ. 
ತೆಗೆದುಕೊಂಡು ಕಾಗದದ 'ಬೇಲು' ಗಳನ್ನು ತರಲು ಶೈಲ್ವೇಸ್ಟೇಷನ್ನಿಗೆ. 
ಹೋಗಿದ್ದರೆಂದು ತಿಳಿಯಿತು (ಉತತಂ- 0x3): [+ ಇಂ. ral] 

ಬೇಲು, (ನಾ). ಚಿತ್ರಗಳ ಸುತ್ತ ಇರುವ ಆಲಂಕಾರಪಟ್ಟಿಕೆ (2): 
ರುಸ್ಮದಲಿ ತಿದ್ದಿದ ಲೋಬೆಸಳು ರಜತದಲಿ ಮಾಡಿದ ಹೆಯೆಗಳು ಕುಸುಮ 
ಗಳಿಂದಲೊಪ್ಪುವ ಬೇಲುಗಳು (ಕಠು- ೬೬೩) : ಗೂಡುಗಳಿಗೆ ಬುಡದಿಂದ 
ಆನೆ. ರಾವುತರು, ಗೋಪುರಗಳುಳ್ಳೆ ಕಂಬಗಳ್ಳು ಬೊಂಬೆಗಳುಳ್ಳ ಬೇಲ: 
ಈ ರೀತಿಯಾಗಿ ಚಿತ್ರದ ಸಾಲುಗಳಿವೆ (ಮೈಪಸ್ತು- 000% [9] 

ಬೇಲೂರ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಬೇಲೂರರಾ ಮಗ 
ಮಾಭ ೫೫ ೫ ಸತ್ತನ್‌ (ಕ.ಸ, ತಂತಾಶು- ೬೮-೦; ತು. 9001). [2] 

ಬೇಲೆ (ನಾ). (ಸಮುದ್ರದ) ಶೀರ ; ದಡ: ಪಡುವಲು ಸಮುದ್ರದ ಬೇಲೆ 
ಬಡಗಲು ಆ ಗದ್ದೆ ಹಿತ್ತಿಲು 


ಇಂತೀ ನ; 


ಗಡಿ (93-1, ೫೩-೦೦] 


1403). (ಇ ಸಂ. ವೇಲಾ] 
ಬೇವ್‌ಕೂಫ್‌ 'ಬೇಕೂಫ್‌' ನೋ. 
ಬೇವ 'ಬೇ,' ಪರಾ. 


ಬೇವರ್ಸಿ 'ಬೇಸೂರ್ಸಿ' ನೋ. 

ಬೇವಸ (ನಾ). ೧. ಚಿತೆ; ದುಮ್ಮಾನ; ಉಮ್ಮಳ : *“ಬೇವಸಂ; 
ದುಮ್ಮಾನಂ ಉಮ್ಮಳಂಈ ೩ ಚಿಂತೆ” (ಕಣಾ. ೫೩-೨೨೬) ; ತನೆಗಿನಿತಅ 
ಬೇವಸಮೇಂ ಕವರ್ದವರುಮೊಳರೆ ಕವಿಯಲ್ಲದರಂ (16ಣ. ೦-೧೨); 
ಮತ್ತಾ ಗ್ವನ್ಮೆ ಕಥಾವಳಿಯೆಲ್ಲದುಂ ಬಗೆದು ನೋವೆನಗಾದುದು ನೋವಂ 
ತುಂತೆನಗುವುದು ಬೇವಸಂ (ಅಂತಿ. 8-48) ; ಏಿಜದನು ಬೇವಸದ 
ಬೇಳಂಬದಲಿ ಬೇಸಲುತವನ ಮಣಿರಥವ (ಕೊರಗ. ೩-೭-೩೦), 
ಪಿ. ಅತಿಯಾದ ಇಚ್ಛೆ ; ಉತ್ಕಟವಾದ ಬಯಕೆ ; ಆವ ಕಾರ್ಯವು 
ಎನಗಿಲ್ಲ ನಿಮ್ಮನು ಕಾಣ್ಬ ಬೇವಸದಿಂ ಬಂದೆನು (6083. ೯-0೩), 

[ ಬೇಟ./ತಮಿ, ವೇವ್‌] 

ಬೇವಸಂಗೊಳ್‌. ಬೇವಸಗೊಳ್‌, ಬೇವಸಗೊಳು. (ಕ್ರ) ಚಿಂತೆಯನ್ನು 

ಹೊಂದು; ದುಮ್ಮಾನಗೊಳ್ಳು ; ಅನೇಕಕಾಲಂ ವೃದ್ಧೋರಗನಾ 


ದರ್ದುರಂಗಳಂ ಪೊತ್ತು ತಿರುಗಿ ಬೇವಸಂಗೊಂಡೊಂದುದಿವಸಂ. ತನ್ನಿರ್ದ 

ಪತ್ನಿಂಗೆ ವರ್ಪದುಂ (ಕತತ. ೩೦-೦೦). ಬೇವಸಗೊಳ್‌ ; ಭೂತಳವ 

ಸೊಕ್ಕದಲಸೊಳಿರ್ಪ ಮಾನುಷ್ಯಸಂಘಾತಮಂ ಕಂಡು ಬೇವಸಗೊಂಡು 
್ಯ ಸಂಘ 


ತಿರುಗಿದೆಂ (೧ತ್ನೀತಿ- ೦-೪). ಬೇವಸಗೊಳು : 
ಬಲುಬೇವಸಗೊಳುವ 
(ಶ್ರೀಶಾರಿ, 


ಮುಂದ: ನರಿದಿನಿಯ: 


'ದಳಗೊಂಬ ಪೌರರು 
ವಿದುದಾ ಪೊಳಲೊಳಗೆ 
ಜೆದೆಜಾ ಬೈವಸಗೊಳದೆ. 


ನೊಳು ಮೋಹವಡೆದು (ನೀತನೋ. ೦೯೨೪). 


ಬಂಧುಗಳು 


-೨೩) ; ಪಿಂದು ಮುಂದ; 


[ಬೇವಸ ; ಕೊಳ್ಳೆ) 
ಬೇದಸಂಬಡಿಸು (ಶಿ). ವೃಥೆಗೊಳಿ: ಮಃಖಪಡಿಸು ; ಚಿದಜ 
ಬೇವಸಂಬಡಿಸಿ ಬೆಂಬಿಡದೆ! ಭೆವಪಾಶಮಂ 


೬೬೩೭ 


ಬೇವಾರ್ಸಿ 


ಬೇವಸಂಬಡು (ಕ್ರಿ). ದುಃಖವನ್ನು ಹೊಂದು; ತಳಮಳಗೊಳ್ಳು : 
ಪ್ರಚಂಡಕಿರಣಾತಪಸಹಸ್ರಂಗಳುಮಂ. ಸೈರಿಸುವ ಸರಸಿಜಂಗಳುಮಾಕೆಯ 
ಮೆಯ್‌ ಸೋಂಂಕಿದನಿತಗೊಳೆ ಅಂಗಿ: ಕರಿಯಪ್ಪ ವದುಕಾರಣದಿನಕಾರಣ 
ದಾರುಣನಪ್ಪ ಮನ್ಮಥನಿನೆಡೆವಿಡದೆ ಬೇವಸಂಬಡುತಿರ್ದಳ್‌ (೫ರಂಣ. ೩2). 

[ಬೇವಸ - ಪಡ್ಕು) 

'ಬೇವಸಂಬಡೆ. ಬೇವಸವಡೆ (ಕ್ರಿ). ಎ ಬೇವಸಂಬಡು : ಅಲರ್ಗೊಂಚಲಂ 
ಚಂಚರೀಕಶಾಬಕಂ ಕಾಣದುದ್ದೇಶಕ್ಕೆ ಬಯೆಲೊಳೆಳಗಿ ಬಣದ 
ಬೇವಸಂಬಡೆಯೆಯುಂ (ಕರ್ನಶ್ರ. ೪೪ 5) ; ಬೇವಸಂಬಡೆದು ಕಂಗೆಡುತೆ 
ಮುಂದೇಗೈಯಲೆಂದೆಣಿಸುತಿರಲು (60 ೪೩). ಬೇವಸವಡೆ ; 
ರಸಿಕಶಿರೋಮಣಿಯಾತಂ , . , ತಾನಸುವಂ ಬಿಟ್ಟುದರಿಂ ಬೇವಸವಡೆ. 
ಯದರಾರ್ಗುಣಜ್ಞ, ರಾಗಿಡ ವಿಬುಧರ್‌ 


(೪6. ೨೨ ಆರಿಶ್ಪಾಯಗಳು). 
[ಬೇವ -- ಪಡೈ] 
ಬೇವಸಗೊಳ್‌ "ಬೇವಸಂಗೊಳ್‌' ನೋ. 


ಬೇವಸಗೊಳಿಸು (ಕ್ರಿ). ಎಬೇವಸಂಬಡಿಕು : ಶಶಿಧರಂ ಜಂಗಮಾಕಾರದಿಂ 
6 


ಬಂದು ಸಂತಸದೆ ಕಪ್ಪರವಿಟ್ಟ ಸಿದೈಶ್ಯಮಂ ಮಾಡಿ ಬೇವಸಗೊಳಿಸಲ್‌ , . , 
ಮಿಸುಪ ಕೊಳದೊಳ್ಳು. ಳುಗಿ ಪೊಸಪರೆಯಮಂ. ತಾಳ್ಜನಸಮ 
ತಿರುನೀಲಕಂಠನೆನಿಪ್ಟ ಶರಣನು (ಶಾಸೋಫಿ- 0% 
[ಬೇವಸಗೊಳ (ವ ಬೇವಸಂಗೊಳು) 2. ಇಸ; 3] 
ಬೇವಸಗೊಳು "ಬೇವಸಂಗೊಳ್‌' ನೋ. 


39| ಬೇವಸದಾಳು (ಕ್ರಿ). ಎ ಬೇವಸಂಬಡು ; ಭೂವರವಂಸವ ಮುಸುಕಿತ್ತು 


ಸಜ್ಜನರು (8೬590. 8-92), 


[ಬೇವಸ -. ತಾಳು (ಆ ತಾಳ್‌,)] 
ಬೇವಸವಡೆ `ಬೇವಸಂಬಡೆ' ನೋ. 
ಬೇವಾರಸಿ 'ಬೇವಾರ್ಸಿ' ನೋ. 


ಬಲದೆಲ್ಲ ಬೇವಸದಾಳೆ. 


3 [ಬೇವಾರಸಿಮಾಲು, ಬೇವಾರಸುಮಾಲು (ನಾ). ಒಡೆಯರಿಲ್ಲದ ವಸ್ಸು; 


ವಾರಸುದಾರರಿಲ್ಲದ ಪದಾರ್ಥ ; ಬೇವಾರಸಿ (ಮಾಲು), ಅಸ್ವಾಮಿಕ 
(ವಸ್ತು) (೪6/4. 9112). ಬೇವಾರಸುಮಾಲು: (೧೨) ಬೇವಾರಸುಮಾಲಿನ 
ವಿಲೆವಾರಿ... (೧೫) ನಾದಾರುಕುಳಕ್ಕೆ ತಕಾವಿ ಕೊಡುವುದು (ಮಶಾವಂ. 
11; 36); ಹರೆ:ಕೃಷ್ಣನ ಪಾತ್ರೆ ಪರಟಿ ಮೊದಲಾದವುಗಳನ್ನು ಬೇವಾರಸು 
ಮಾಲೆಂದು ವಶಪಡಿಸಿಕೊಂಡನು (208ರು. ೧೦೭). 
[ಬೇದಾರಸಿ (£ಬೇವಾರ್ಸಿ) 4. ಮಾಲ್ಕು) 

'ಬೇವಾರಸು "ಬೇವಾರ್ಸಿ' ನೋ. 

ಬೇವಾರಸುಮಾಲು “ಬೇವಾರಸಿಮಾಲು' ನೋ. 

ಬೇವಾರ್ಸಿ, ಬೇವರ್ಸಿ. ಬೇವಾರಸಿ, ಬೇವಾರಸು (ಗು). ೧. ಯಾರೂ 
ದಿಕ್ಕಿಲ್ಲದ ; ವಾರಸುದಾರರಿಲ್ಲದ ; ಅನಾಥವಾದ : ಬೇವಾರ್ಸಿ ಹೆಣಕ್ಕೆ 
ರಣಹದ್ದು ಮುತ್ತಿದ ಹಾಗೆ (ಕ. 34) ; ಬೇವರ್ಸಿ ಹೆಣನ ಹೂತರು 
(ಕೆಗೂಂ. 3). (ನಾ). ೨. ಯಾರೂ ದಿಕ್ಕಿಲ್ಲದ ವ್ಯಕ್ತಿ; ಅನಾಥ 
ವ್ಯಕ್ತಿ : ನಾನು ನಿನ್ನ ಬೇವಂರ್ಸಿಯಾಗಿ ಮಾಡಿದೆ! (ಮಸಕೂ, 03); ನೀವು 
ಸಂಸಸರವಂದಿಗರು, ನನ್ನಂಥ 


ನವು ರಂಜ್ಕ ಆಳೋಕೆ ಬಿಡೋಲ್ಲ 
ನ. ಈ ಮನೆಗೆ ಕಾಲಿಟ್ಟರೆ ಜೋಕೆ 
(ಪಾತ್ಮಲ್ಮ. 349). ಬೇವರ್ಸಿ : ೨. ಸಂಬಳದ ಬಾಕಿ ಇಟ್ಕೊಂಡಿರೊ:ವಲ್ಲೆ 


ಬೇವರ್ಸಿ (ವೈದ್ಯವಿ- 3೪): 


ಬೇವರ್ಕಗಳೆ ಹಾಗೂ ನಮ್ಮನ್ನ ನೋಡೊ ಈ ಗುರುಸಿದ್ಧೇಶ 
ನಾಟಕಮಂಡಲಿಗೆ. ಡ (ಊತ. ೨೩). ಬೇವಾರಸಿ: 
©. ಇಹ 


೧. ಪರಾ. ಬೇವಾರಸ: 


ಬೇವಾರಸಿವಾಲು 


೧. `ಬೇವಾರಸು 


ಬೇವಿಗೆ 
ಮಾಲು' ಪರಾ. ೨. ಹರೇಕೃಷ್ಣನು ಬೇವಾರಸು ಅಲ್ಲ ಕಲ್ಕತ್ತೆಯಲ್ಲಿ 


ಅವನೆ ಮಗಳಿದ್ದಾಳೆ (೧0ರು- ೦೦೭). 

[ + ಮರಾ, ಬೇವಾರಶೀ. ಬೇವಾರಸಾ, ಬೇವಾರೀಸ್‌ ) 
ಬೇವಿಗೆ (ನಾ). 'ಓಂದು ಊರಿನ ಹೆಸರು: ಶ್ರೀಬೇವಿಗೆ ಮುತ್ತರಸರ 
ಮಗನು ಪೊಲೆಯವಮ್ಮುನ್ಮದಕರಿರಲ್ಲನಾಳುತ್ತುಮ್‌ 
೩೩-30; ಸು. 805). [9] 
ಬೇವು, (ನಾ). ಔಷಧೀಯಗುಣವುಳ್ಳೆ ಕಹಿರುಚಿಯ ಎಲೆಗಳನ್ನು 
ಹೊಂದಿರುವ ಒಂದು ಬಗೆಯೆ ಮರ; ನಿಂಬ; ಆರಿಷ್ಟ: " ನಿಂಬ 
ಮರಿಷ್ಟಂ ಪಿಚುಮಂದಂ ಬೇವು” (ಫಸ್ತುಕೋ, ೩೪-೦೦); ಬೇವಿನ ಗೊಟ್ಟೆ 
ಯೊಳಿನಿದನರ್ಕನೊಳ್‌ ತಂಪಂ . . - ಅಜಿಸಿ ತೊಟಲುವಾತನೆ ಗಾಂಪಂ 
(ಕರರನ್ಕು. ೫-9೭೦); ಬೇವಂ ಮೆಚ್ಚಿದ ಕಾಗೆಗೆ ಮಾವಿಬ್‌ದಪ್ಪಂತೆ 
ಪತಿಯೊಳಿಟ್‌ದಾಯ್ತೂ ಮನಂ (ಹಕೋತ- ೨-೪೫): ಬೇವು ಶಂ ಪರಿಪಕ್ವ 
ವಾದರೆ ಹಾವುಮೆಕ್ಕೆಗೆ ಸಾಕ್ಷಿ (ಕುವ್ಮಾಆ. ೦೬-೦೫). 

'ಜೀವಿನೆಣ್ಣೆ ಎ ಪಿಚುಮಂದದ ಬೀಜದಿಂದ ತೆಗೆಯಲಾದ (ಔಷಧಿಗೆ 
ಉಪಯೋಗಿಸುವ) ಎಣ್ಣೆ : ಕನಲ್ಹ ಕೆಂಡದ ಮೇಲೆ ಪಟಕಿಯ ಬೇವ 
« ಬ ನಂತೆ - . - ಬೇವ ಪೆಣಂಗಳ 
5[0]ಪು ನುಣುಪುದಕ್ಕೆ ಸೈರಿಸಲಾಜದೆ (ಕರಣ: 0೩-೭೦ ಐ), ಬೇವು ಇಳಿಸಿ! 
ಕೊಳ್ಳು ಎ ದೇಹಕ್ಕೆ ಉಂಟಾಗಿರುವ ವಿಷಪೂರಿತವಾವ ರೋಗ 
ಗಳನ್ನು ಬೇವಿನಿಂದ ನಿವಾರಿಸಿಕೊಳ್ಳು.; p ಅರೆದ ಬೇವಿನ 
ಸೊಪ್ಪನ್ನು ನೀರಿನೊಡನೆ ಮಿಶ್ರಮಾಡಿ ದೇವರ ವಿಗ್ರಹವನ್ನು 
ಮಾಯಿಸಿ ರೋಗಪರಿಹಾರಕ್ಕೆಂದು ಆ ನೀರನ್ನು ಮೈಮೇಲೆ ಹಾಕಿ 
ಕೊಳ್ಳುವಿಕೆ, ಮೈಮೇಲೆ ದೇವರು ಬಂದಿರುವ ಸಮಯದಲ್ಲಿ ದೇವ 
ರನ್ನು ಶಾಂತಗೊಳಿಸಲೆಂದು ಬೇವಿನ ಸೊಪ್ಪಿನಿಂದ ನಿಮಾಳಿಸುವಿಕೆ 
ಮುಂತಾದುವು ಕೆಲವು ದೇವಾಲಯದ ಸ್ಮಳಗಳಲ್ಲಿ ಇರುವ ನಂಬಿಕೆ 
ಮತ್ತು ಪದ್ಧತಿ : ಆ ನಾದದಲ್ಲಿ ಮೈಮರೆತ ಅವರಿಗೆ... ಪಟ್ಟದ 
ಕಲ್ಲಿನ ಜನಸಮಾಜ " ಬೇವು? ಇಳಿಸಿಕೊಳ್ಳುತ್ತಿರುವ ಜೋಗಿತಿ'ಯ 
ದನಿ ಕೇಳಿದಾಗಲೇ ಅವರಿಗೆ ಈ ಲೋಕದ ಸ್ಮೃತಿ ಬಂದುದು (೧೫೨: ೩೩). 
ಬೇವು ಬೆಲ್ಲ ಇ ಬೇವು ಮತ್ತು ಬೆಲ್ಲ; p ಬೇವಿನ ಹೂವು. ಚಿಗುರು 
ಗಳನ್ನು ಬೆಲ್ಲದ ಜೊತೆಗೆ ಮಿಶ್ರ ಮಾಡಿ ಸೇವಿಸುವುದು ಯುಗಾದಿ 
ಹಬ್ಬದ ಒಂದು ಆಚರಣೆ. ಬೇವು ಮತ್ತು ಬೆಲ್ಲಗಳ ಕಹಿ ಸಿಹಿಗಳಂತೆ 
ಬದುಕಿನ ಸುಖದುಃಖಗಳಲ್ಲಿ - ಸಮಾನಭಾಗಿಗಳಾಗಬೇಕೆಂಬ ತತ್ತ್ವ 
ವನ್ನು ಈ ಆಚರಣೆ ತಿಳಿಸುತ್ತದೆಂಬ ನಂಬಿಕೆಯಿದೆ: ಬೆಳ್ಳಿತಟ್ಟೆಯಲ್ಲಿ 
ನಬಿಗಳ ಮೇಲೆ ಆದರ ಪ್ರಭಾವ, ಇವೆಲ್ಲ ಒಣ್ಣಿಗೆ ಕಟ್ಟಿದುವು 
ಬೇವು ಬೆಲ್ಲದ ಯುುಗಾದಿಯ ಹಬ್ಬದ ಬಾಹ್ಕಾಚರಣೆಗಂವು 

[ದೇ,॥ ತಮಿ, ಮಲ. ವೇಮ್ಪ್ಪು ; ತುಳು. ಬೇವು 
ಕೋತ. ವೆಪ್‌; ಕುವಿ, ವೇಪ] 


(ಎಕ್ಕ xp 34 


(ಶಾಳತೊ. 93); 


(ಕಾಷವೃಿ- ೬೦)- 
ತೆಲು. ವೇಪ, ವೇಮು; 


ಜೇವ್ಕು ' ಬೇಹು" ನೋ. 


ಬೇಶ್‌, ಬೇಷ್‌. ಭೇಷ್‌ (ನಂ). ಲೇಸು, ಒಳಿತು. ಸರಿಯಾದುದು, 
ಒಳ್ಳೆಯದು ಎಂಬ ಅರ್ಥವನ್ನೊಳಗೊಂಡ ಒಂದು ಕೊಂಡಾಟದ 
ಮಾತು: ಅವನು ಎಲ್ಲರಿಂದಲೂ ಬೇಶ್‌ ಎನ್ನಿಸಿಕೊಳ್ಳಬೇಕೆಂಬ ಆಸೆ 
ಯಿಂದ ಈ ಸಾರಿ ಚೆನ್ನಾಗಿ ಓದುತ್ತಿದ್ದಾನೆ. (648). ಬೇಷ್‌ : ಆ ಚಿಕ್ಕ 
ಹುಡುಗಿ ಎಲ್ಲಾ ಉಪಾಧ್ಯಾಯರಿಂದಲೂ ಬೇಷ" ಎನಿಸಿಕೊಂದಿದ್ದಳು 
(60), ಭೇಷ್‌ : ಒಓರಿಯರಿಂದಾಗಲಿ: `ಸಕ್ತಿಗಾರರಿಂದಾಗಲಿ 
ಬಾರಿಯಾದರೂ ಭೇಷ್‌ ಎನಿಸಿಕೊಂಡುದಿಲ್ಲ (60ಕೂ. ೩೬); ಹುಡುಗರು 
ಗಳು ಚಪ್ಪಾಳೆಗಳನ್ನು ತಟ್ಟಿ. ಭೇಷ್‌ ಬಲದೇವ್‌ ಭೇಷ್‌” 
ಎಂದೂ ಕೂಗಿದರು (ಕರಾಸಾ- ₹3). [-ಪಾಠ, ಮರಾ, ಬೇಶ್‌] 


ಒಂದು 


೬೬೩೮ 


- [ಬೇಷ್‌ 
ಬೇಸಗೆ, ಬೇಸಿಗೆ, ವಯಿಸಾಖ. ವೈಶಾಗ (ನಾ), ೧. ಸೆಕೆಗಾಲ; 


ಬೇಸತ್ತ 
ಬೇಸತ್ತು 


ಬೇಸತ್ತು 


ಶ್ವ 


*ಬೇಶ್‌` ನೋ. 


ಬಿಸಿಲುಕಾಲ : “ನಿದಾಘಃ, ಗ್ರೀಷ್ಮಃ--ಈ ೨ ಬೇಸಗೆ” (ಕಣಯ, 
೨0-00೬); ವಿದ್ಯೆಗಳಿಂದಮೆ ಬೇಸಗೆಯನೆ ಮಟಿಕಿಗಾಲಂ ಮಾಡಿ... 
ಪೊಟಲಂ ಪೊಜಮಟ್ಟು (ತರ್ಮಾರಾ- 08೯-5); ನರನಾರಾಯಣರಿರ್ವರುಂ ... 
ಬೇಂಟೆಯನಾಡಿ ಬಟಲ್ಲೂ ಬೇಸಗೆಯ ನಡುವಗಲೊಳ್‌ ವನಕ್ರೀಡೆಗಂ ಜಲ 
ಕ್ರೀಡೆಗಮಾಸಕ್ತರಾಗಿ ಯಮಂನಾನದೀತಟಿನಿಕಟವರ್ತಿಗಳಾದರ್‌ (ಕೂಕಂಾ, 
8-8೦ 5), ಬೇಸಿಗೆ: ೧. ಜವನಿಕೆಯಾಗಳೋಸರಿಸೆ ಬೇಸಿಗೆಯಂತೆ 
ಪಯೋಧರಂ ನಭೋವಿಪರಮನೆಯ್ಸೆ ತೀವೆ. . .ನರ್ತಕಿ ನೀಡುಮೊಪ್ಪಿದಳ್‌ 
(ಪಾರ್ಕೈಪು: ೦೨-3೪) ; ಉಗುಬ್ಬುದು ಕೆಂಗಿಡಿಯಂ ಬೇಸಿಗೆ ಬಿಸಿವೊದ: 
ಮಣಿಗಣಮಾಗಳ್‌ (ಐರ್ಕರಿ. ೯-63) : ವ್ವ ಸಣ್ಣದಾಗಿತ್ತು , . . 
ಬೇಸಿಗೆಯ ನದಿಯಂತೆ ಕೃಶವಾಗಿದ್ದರೂ ನಿರ್ಟುಲವಾಗಿತ್ತು (4೫2. 00)- 
ವಯಿಸಾಖ : ವ. ಒಂದು ತಿಂಗಳಿನ ಹೆಸರು: ವೈಶಾಖಮಾಸ ; 
ಸೆಕವರುಷ ೧೨೯೦ನೆಯ ಕೀಲತಸಂವತ್ಸರದ ವಯಿಸಾಬ ಬ ೩೦ 
ಸೋಮವಾರ . , . ದೇವರ ಪ್ರತಿಷ್ಠೆಯನೂ ಮುಡಿ (ನ್ಮ: ೧೯೨೫೯ 
0೬-0೦ ; 3368). ವೈಶಾಗ : ೧. ಖಕಾರಕ್ಕೆ ಗಳಾರು_ಮುಖ 
ಮೊಗ್ಗು ವೈಶಾಖ-ದೈರಾಗ (ಜರ: ೨೩೬ ಶ್ರೋ). 

ಬೆಟ್ಟವೇಸಗೆ, ಬೆಟ್ಟಬೇಸಗೆ ಎ ೧. ತೀಕ್ಷ್ಣವಾದ ಸೆಕೆಗಾಲ ; 
ಉಗ್ರವಾದ ಬೇಸಗೆ ; ಜೆಚ್ಚಿವೇಸಗೆಯೆ ಬಿಸಿಲ್ಲೆ  ತೀಂಡುದು ತಣ್ಣನೆ 
ಪಣ್ಣನೆ ಪಶ್ಚಿಮಾನಿಳಂ (ಕಣವೂ: ೬-0೬೯) ; ಒದವಿದ ಬೆಟ್ಟಬೇಸಗೆಯ 
ಕೂರ್ವಿಸಿಲರ್ವಿಸೆ ಬೆರಿ ವಾಯುವೇಖ್‌ದ ಹರಿಣಂ ಸಮನತ್ಸುತದಿ 
ನಿಂದುವಬಿಂಬವ ನೋಡಿ ಪೊಕ್ಕು . . . ಸೆಲಸರ್ಮದು (ಕುದ್ರಕ್ಯ: €-೩೭)) 
ಕಾನನಮುರಿದುದು ರವಿಕಾಂತಾನಳನಿಂ ನಗದ ಶಿಖರಮೊಡೆದುದು , 
ಬೆಟ್ಟ ಬೇಸಗೆ ಬಿಸಿರೊಳಿ* (ಸು 00-69), ೨. ಸೆಕೆಗಾಲದ ಅತಿಯಾದ 
ತಾಪ: ಬೆಟ್ಟಿದೊಂದುರಿಗಳ ಬೆಟ್ಟಬೇಸಗೆ ಸುರಾಗರಸಂಗಳ ಕಾರ 
ಂಬು ತತ್ತುರವರದಲ್ಲಿ ಸಾತ್ವಿಕದ ಮೈನಡು೭ಂಗಳ ಮಾಗಿಯಾಗಳುಂ 
(ಅರ್ಥನೇ. ೦-೩೬೮), 

[5ಸಂ. ವೈಶಾಖಿ. / ತುಳು. ಬೇಸಿಗೆ ತೆಲು, ವೇಸಂಗಿ, ವೇಸಗಿ] 


ಪಃ 


ಬೇಸಗೆಗಾಲ್ಕ ಬೇಸಿಗೆಕಾಲ (ನಾ). ಸೆಕೆಯ ಕಾಲ; ಗ್ರೀಷ್ಮಯತು : 


ನೀರಸವಾಗಿ ಬಳ್ಳಿ ಗಿಡು ಪೆರ್ಮರಗಳ್‌ ಕರಯಂತ್ರನಾಳದಿಂ ಭೂರಸಮೆಲ್ಲಮಂ 
ತೆಗೆಯೆ ಭಾನು. . - ಬಂದುದು. ಬೇಸೆಗೆಗಾಲಂ (ಕಣನೂ, ೭-6೫); 
ಬೇಸಗೆಗಾ[೫ಣಂ- ಕಾ]ಲಮೆಂಬಬಳೆ ಬೆಟ್ಟುಗಳಿಂಬೊಲೆಗಲ್ಗಳಲ್ಲಿ 4 
ದೋಸೆಯನಟ್ಟವೋಲ್‌ ಮಳಲುರಾಶಿಗಳೊಪ್ಪಮನಾಳ್ವುವು(ಈರಥಿ.*-೭೦; 
ಭರದ ಬೇಸಗೆಗಾ[ಜಾಕಾಂ, 52]ಲದೊಣಗಿಲುಮರನ : ವಿಪಿನದೊಳೆದ್ದ 
ವೈಶ್ವಾನರನವೊಲು ಕೋಪದಲಿ ಕಿಡಿಕಿಡಿಯೋಗಿ ಕಲಿಹನುಮ: ಧರೆಗೆ 
ಮೆಮ್ಮಿತ್ಕಿದನು (ತೊರ. ೫-೬-0). ಬೇಸಿಗೆಕಾಲ : ಳಿದ ಸಲದ 
ಬೇಸಿಗೆಕಲ ಬಹಳ ತಾಪದಿಂದ ಕೂಡಿತ್ತು (ರೂಢ). 
[ ಬೇಸಗೆ ೪೬ ಕಾಲ] 


'ಬೇಸಗೆರಜ, ಬೇಸಿಗೆರಜ, ಬೇಸಿಗೆರಜಿ (ನಾ). ಶಾಲೆ, ಕಾಲೇಜು ಮೊದ 


ಲಾದುವುಗಳಿಗೆ ಸೆಕೆಗಾಲದಲ್ಲಿ ಕೊಡುವ ಬಿಡುವು, - ರಜೆ : ಕಂಡೆನು 
ಹಿರಿಯರನೊಮ್ಮೆ ನಾ ಮೊದಲಿಗೆ ಹೋದಾಗ ಸಗೆರಜಕೆ (ಇಂತಾಶ- 
೦೬-೬೪). ಬೇಸಿಗೆರಜ : ಈಗ ಶಾಲೆಗಳಿಗೆ ಬೇಸಿಗೆರಜ ಬಂದಿದೆ (648). 
ಬೇಸಿಗೆರಜೆ : ಅವನು. . . ವರುಷಕ್ಕೆ ಒಂದು ಸಾರಿ ಬೇಸಿಗೆರಜೆಗೆ ಮನೆಗೆ 
ಬರುತ್ತಿದ್ದ (೧೫. ೩೨). [ ಬೇಸಗೆ 4 ರಜ್ಜ ( ಇ ರಜು) 7 

* ಬೇಸಜ್ಕು" ಪರಾ. 

" ಬೇಸಯ್ಯ" ಪರಾ. 


ಬೇಸನ್‌ ೬೬೯ ಬೇಸಜ್ಕು 


ಬೇಸನ್‌, ಬೇಸಿನ್‌ (ನಾ). ಕಡಲೆಯ ಹಿಟ್ಟು. ಬೇಸಿನ್‌. 
ಬೈಸನ್‌ ಉಂಡೆ ಎ. ಕಡಲೆಹಿಟ್ಟಿನಿಂದ ಮಾಡುವ: ಒಂದು ಬಗೆಯ 
ಸಿಹಿ ತಿಂಡಿ,-ಉಂಡೆ: ಮೆಲ್ಲನೆ ಒಂದೆರಡು ಬೇಸನ್‌ ಉಂಡೆಗಳನ್ನು 
ಎತ್ತಿಕೊಂಡು ಬಾಯಾಡಿಸಿದರೆ ಯಾರಿಗೂ ಕಾಣುವಂತಿರಲಿಲ್ಲ (ರರ. ೦೦)- 
ಬೇಸನ್‌ಲಾಡು, ಬೇಸಿನ್‌ ಲಾಡು ಎ ಬೇಸನ್‌ಉಂಡೆ : ಏನು ಕೊಡಲಿ 
ಸಾರ್‌. ಜಾಮೂನ್‌, ಜಲೇಬಿ, ದಂರೋಟ್‌, ಬಾದಾಮಿಹಲ್ವ . ಬೇಸನ್‌ 
ಲಾಡು (ಕುತಾಂ. ೪೬); ಅವನ ಹಂಡತಿ ಮಾಡಿಕೊಟ್ಟಿದ್ದ ತೇಂಗೊಳಲು, 
ಚಕ್ಕುಲಿ ಮತ್ತು ಬೇಸಿನ್‌ಲಾಡುಗಳು ಅದರಲ್ಲಿದ್ದು ವು (ರೂಗಳ. ೩೦). 
[-ಹಿಂ, ಮರಾ. ಬೇಸನ್‌] 

ಬೇಸರ «ಬೇಸಜ್ಕು ' ನೋ. 

ಬೇಸರಗೊಳಿಸು (ಕ್ರಿ). ಬೇಜಾರುಹೊಂದುವಂತೆ ಮಾಡು ; ಜುಗುಪ್ಸೆ 
ಯನ್ನು ಹುಟ್ಟಿಸು: ನಿಮ್ಮನ್ನು ಬೇಸರಗೊಳಿಸುವಂತೆ ಉಪನ್ಯಾಸ 
ಮಾಡುವ ಅಭ್ಯಾಸವು ನನಗೆ ಇಲ್ಲವೇ ಇಲ್ಲವೆಂದು ಎದೆ ತಟ್ಟಿ ಹೇಳುತ್ತೇನೆ 
(nat. 9೭). 

(ಬೇಸರ (ಎಬೇಸಲು)4-ಕೊಳ್‌, 4 ಇಸ್ಮು] 

ಬೇಸರಗೊಳ್ಳು * ಬೇಸಜುಗೊಳ್‌ ' ನೋ. 

ಬೇಸರಿ, ಬೇಸ್ರಿ (ನಾ). ಹೆಂಗಸರು ಮೂಗಿನಲ್ಲಿ ಧರಿಸುವ, ಅನೇಕ 
ಹರಳುಗಳುಳ್ಳ ಕೈ ಒಂದು ಬಗೆಯ ಆಭರಣ : ಕಿವಿಯ ಓಲೆ ಮೂಗಿನ 
ಬೇಸರಿಯನ್ನು ಬಿಟ್ಟರೆ ಮೈಮೇಲೆ ಬೆಲೆ ಬಾಳುವ ಯಾವ ಒಡವೆಯೂ 
ಇರಲಿಲ್ಲ (ರರ್ಕುಕ್ತೀ. ೫) ; ಮೂರುಹರಳಿನ ಬೇಸರಿ ಫಣಕ್‌, ಫಣಕ್‌ 
ಎಂದು ಮಿನುಗುತ್ತಿತ್ತು, ಅವಳ ನಾಸಿಕದಲ್ಲಿ (ಶೂರಾನ, 08). ಬೇಸ್ರಿ: 
ಎಳಸುದ ಮೂಗಿಗೆ ಒಪ್ಪೋಂಥ ಸೀಮೆಕಮಲದ- ಬೇಸ್ರಿ (ಶಾಗಿತೆ- ')- 

[-ಹಿಂ. ಮರು, ಬೇಸರ್‌, / ತಮಿ, ಪೇಚರಿ ; ತೆಲು, ಬೇಸಂ]- 

ಬೇಸರಿಕೆ. "ಬೇಸೇಳಿಕೆ' ನೋ. 

ಬೇಸರಿಸು *ಬೇಸಳಿಸು' ನೋ. 

ಬೇಸರು * ಬೇಸಜ್ಕು ' ನೋ: 

ಬೇಸರು, " ಬೇಸಜ್ಕು' ನೋ. 

ಚೇಸರುಗೊಳ್ಳು * ಬೇಸಜುಗೊಳ್‌ ನೋ. 

ಬೇಸರ್ನುಡಿ (ನಾ). ಬೇಜಾರಿನಿಂದ ಕೂಡಿದ ಅಥವಾ ಬೇಜಾರನ್ನು 
ತರುವ ಮಾತು.-ನುಡಿ : ರೇಫಕ್ಕೆ-ಕೆಸರ್ಮಲ್ಲಿಗೆ, ನೇಸರ್ಮಯಣಂ, 
ಬೇಸರ್ನುಡಿ (ಕಠುರೆ: ೦% ಶ್ರಯೋ); ಬೇಸಲು--ನುಡಿ, ಬೇಸರ್ನುಡಿ 
(6ಬ್ಮಾಶು, 63 ಪ್ರಯೋ). [ಬೇಸಲಯ್‌ (ಬೇಸಜ್ಜು) -ನುಡ್ಮಿ] 

ಬೇಸ್‌ (ಸಪೂರೂ). “ಬೇಸಜು' ಎಂಬುದಕ್ಕೆ ಸಮಾಸಗಳಲ್ಲಿ ಬರುವ 
ಆದೇಶರೂಪ : “ಬೇಸರ್ನುಡಿ ” ಪರಾ. [ನಬೇಸಟ್ಟು] 

ಬೇಸಜ ' ಬೇಸಜ್ಕು ' ನೋ. 

ಬೇಸಲಃಕೆ, ಬೇಸರಿಕೆ (ನಾ). ಆಸಕ್ತಿಯಿಬ್ಲದಿರುವಿಕೆ ; ಜುಗುಪ್ಸೆ ; 
ಬೇಜಾರು : ಎನ್ನ ಚಿತ್ತದ' ಬೇಸಅಕೆ ಬಯಲಾಯ್ತು. (ಕುಪ್ಶಾಣ- ag): 
ದೇವಾರ್ಚನೆಯ ಮಾಡಿದೆನಿನ್ನು ಸಾಕೆಂದೆನುತ ಬೇಸಣಾಕೆಯಲಿ ನುಡಿದಳು 
ವಿಮಳೆಗಾ ಮಾಯೆ (ಶ್ರಶುಂ, ೭-0೪) ; ಘಾಸಿಯಾದರು ಬಂದ ಬಟ್ಟೆಯ 
ಮೈಸಿರಿಯ ಪಥವಟ್‌ಯದಗ್ಗದ ಬೇಸಜಾಕೆಯಲಿ (ಕರಣ. ೪-00-39). 
ಬೇಸರಿಕೆ : ಮುಂರಾವದಿಂದ ಕೆಲಸಮಾಡಿ ಬೇಸರಿಕೆ ಮತ್ತು 
ಆಯಾಸದಿಂದ ಮನೆಗೆ ಹೊರಡಲುದ್ದೇಶಿಸಿ . , , ಗ್ರಾಮಾಭಿ 
ಮುಖವಾಗುವುದು ಸಹಜ (ಭೂಮಿಂ. ೨೪) ; ಹಾಳುಸುರಿಯುತ್ತಿದ್ದ 
ಬೇಸರಿಕೆಯನ್ನು ನೀಗುವ ಸಲುವಾಗಿ ಯಾವುದಾದರೂ ಅಕ್ರಮಗಳು 
ನಡೆದಾವೆಯೆಂದು ಜಂಗರೂಕರಾಗಿದ್ದರು. (ಫುನರು, ೦೮). 

[ ಭೇಸಜ್ಮು 2. ಇಕೆ] 


56 


ಬೇಸಣಸು, ಬೇಸರಿಸು (ಕ್ರಿ). ೧. ಆಸಕ್ತಿಯನ್ನು ಕಳೆದುಕೊಳ್ಳು ; 
ಬೇಜಾರು ಪಟ್ಟುಕೊಳ್ಳು; ಬೇಸರಪಡು : _ಧುರದ ಶಪಥದೊ 
ಳರ್ಜುನನ ಸಂಗರಕೆ ಬೇಸಣಿಸಿದ ಪರಾಕ್ರಮಪರಿಗತರು ಪವಡಿಸಿದರಂದು 
ಧನಂಜಯುಸ್ಟ್ರದಲಿ (ಕುಠ್ಮಾಗ,. ೨-೨0) ; ಮೆಲ್ಲನೆ ಒತ್ತಿದಂತಾಯ್ತವಗೆ 
ಕನವರಿಸುತ್ತ ಖಳ ಸುಖಸುಪ್ತನಾದನು ಸೇನೆ ಬೇಸಅಕಿಸೆ. (೪4೧. 31-0. 
೨. ಆಸಕ್ತಿಯನ್ನು ಕುಗ್ಗಿಸು; ಪ್ಸೆಗೊಳ್ಳುವಂತೆ ಮಾಡು ; 
ಬೇಸರಪಡಿಸು ; ಈತನ ಕಟಕಕ್ಕೆ ನಿತ್ಯಕ್ಷೆಯವ್ಯಯ ಪ್ರಶ್ಕವಾಯಂಗಳಂ 
ಮಾಡಿ ಬೇಸಲ್‌ಸಿ ನೆಲದಿಂ ತೆರಳ್ಳುವಂ (6೨ಕ್ರ, 0೩-೩6 8) ; ಪಿರಿದುಂ 
'ಬೇಸಲ್‌ಸಿದುವು ಬಿರಯಿಯಂ ಜಳದಂಗಲ್‌ (ತಂತ್ರಫ್ರು. ೪-೩೪). ೩. ದಣಿ 
ಯುವಂತೆ ಮಾಡು ; ಬಳಲಿಸು ; ಆಯಾಸಪಡಿಸು : ಬಜಸಿಡಲಾಗಿ 
ಪೊಯ್ವ . . , ಕಟ್ತಲೆಯಾಗಿ ಮುತ್ತಿ ಬೇಸಲ್‌ಸುವಗುರ್ವ ಪರ್ವಿ ಕವಿ 
ದರ್ದನುಜಾರಿಗತರ್ಕ್ಯವಿಕ್ರಮರ್‌ (6ನ. 0೪-೪); ಭಿದ್ದವರನೊಡೆ ತುಳಿದು 
ಟೇಲುಬ್ಬೆದ್ದು ಕವಿಕವಿದಾಳು ಕುದುರೆಯ ಬಿದ್ದಿನಲಿ ಬೇಸಲ”ಸಿದನು 
ಪಿತೃಪತಿಯ ಪರಿಜನವ (ಕುಠ್ಕಾಕ- 0೦-೬). ಬೇಸರಿಸು ; ೧. 
ಸುಂದರರಾಯರು ಇನ್ನೂ ಮಲಗಿರುವುದಕ್ಕಾಗಿ ಬೇಸರಿಸಿಕೊಂಡು ಶಾನೇನು 
ಮಾಡಲೂ ' ತೋರದೆ. ಬಚ್ಚಲುಮನೆಗೆ ಹೊರಟಳು (೨ರುಸ್ಕೈ, ೪). 
೪. ವ್ಯಸನಹೊಂದು ; ಕನಿಕರಪಡು : ನೀನು ಕ್ಷೀಣಿಸಿರುವುದನ್ನು 
ಕಂಡು ಬೇಸರಿಸುತ್ತಾರೆ (ಕಗ, 0೬). [ಬೇಸಣ್ಮು - -ಇಸ್ಕು] 

ಬೇಸಜ್ಕ್ಮು. ಬೇಸರ್ಕು (ಕ್ರಿ). ಬೇಸತ್ತ (ಭೂತಕೃ). ಬೇಸತ್ತು 
(ಭೂತನ್ಭ್ರೂ. ೧. ಬೇಜಾರುಪಡು; ಜುಗುಪ್ಸೆಯನ್ನು ಹೊಂದು; 


ಆಸಕ್ತಿಯನ್ನು ಕಳೆದುಕೊಳ್ಳ ; ದೋಸಮಿನಿತೆಂದು ಬಗೆ 
ದುದ್ಭಾಸಿಸಿ ತಜ್‌ಸಂದು ಕನ್ನಡಂಗಳೊಳೆಂದುಂ ವಾಸುಗಿಯುಮಣಿಯ 
ಲಾಅದೆ ಬೇಸಜುಗುಂ ದೇಶಿ ಬೇಜಕಿವೇಜಪ್ಪುದೇೌಂ (40೧. 9-೫); 
ಅವರುಂ ತಮ್ಮ ಕಂಡುದಂ ಪೇಲಕ್ಟೊಡೆ ಬೇಸಣದೆ. ದಿವಸಕ್ಕಂ ಚರಿಗೆವೊಗು 
ವುದೆಂದು ಭಟ್ಟುರರ್‌ ಕಲ್ಪಿಸಿದೊಡೆ. (ನರ್ನಾಣ, 8೯-0೦) ; ಲಲಿತಾಂಗಿಯ 
ಶಂಕೆಯಂ ಭಯಂಬೆರಸಿದ ನಾಣುಮಂ ಕ್ರಮದೆ ಪಿಂಗಿಸು ಬೇಸಣದಿರ್‌ 
ಗುಣಾರ್ಣಮ (ಕಸ: ೩-೬೬): ಕೊಲೆಗೆ ಬೇಸಜರಿವರು ಸಾವುದಕಳುಕ 
ದವದಿರು (ಉಕ: ೪-0೭): ೨. ಆಲಸ್ಯವನ್ನು ಹೊಂದು ; ದಣಿ; 
ಬಳಲು : “ ಬೇಸಲು - ಅಲಸ್ಕೇ" (ಕರಣ) ಬಬುದಿವಸಮು 
ಬಿಡದಡವಿಗೆ ಬೇಂಟೆಯಾಡಲ" ಫೋಗಿ ಒಂದು ಮ ಿಗಮಪ್ಪೊಡಂ ಸಮನಿ 
ಸದೆ ಬೇಸತ್ತಲಲ್ಲು ಪೊಟಲ್ಲೆವೋಗಿ (ಕಸ್ಕಾಣ. ೯೫-೨3) ; ಕಲಹದೊಳ್ಳು 
ಕರಿಘಟೆಯ ಹೊಯ್‌ ಹೊಯ್ದುಲಸಿ ಕೌರವನನುಜನನು ಮುಂಕೊಳಿಸಿ 
ಕೊಳ್ಳದೆ ಕಳುಹಿ ಬೇಸಜುತನಿಲಸುತ ಮಸಗಿ (ಕುಣ್ಮಾಲ- ೩-೬). ಬೇಸರ 
೧. ಉರುತರಶ್ರಮದಿಂದ ನಿಶೆಯೊಳೀ ನಗರಿಯೊಳ್‌ ತಿರುತಿರುಗಿ ಬೇಸರದೆ. 
ನೋಡಿ ನಿಷ್ಠಲಮಾಯತ್ನಿ (ರಂಕಾರಾ, ೫-೩-೪) ; ಆಪತ್ಸೆಮುದ್ರದಲ್ಲಿ 
೨ಗುತ್ತಿರುವ ಸ್ನೇಹಿತನಿಗೆ ಬೇಸರದೆ ಮತ್ತು ಮತ್ತು ವಿವೇಕವನ್ನು 
ತ್ರೆ (ಕೃಪಾಉ- ೨332) ; ಈ ಮಗಳ: ಮೂರ್ಯತನಕ್ಕೆ ನಾನು 
ಬೇಸತ್ತಿದ್ದೇನೆ (802ನ್ಗಾ. ೧೩೪). 
[ದೇ.॥ ತವಾ. ವೇಚಲು; ತೆಲು, ವೇಸರು] 
ಬೇಸಲ್ಕು. ಬೇಸರ. ಬೇಸರ್ಕು, ಬೇಸಅ (ನಾ). ೧. ಆಸಕ್ತಿಯಿಲ್ಲ 
ದಿರುವಿಕೆ ; ಬೇಜಾರು; ಜುಗುಪ್ಸೆ : ಒಂದೆಡೆಯೊಳ್‌ , , - ಅಟ್ಟು 
ಪೆತ್ತ ಪೊಳೆವುಲ್ಲಿ ಯಳ್ಳೆಯಾದ ಮಾತಂ ತನ್ನೆ ಸೂಳೆಯ ಬೆೇಸಅಸಿಂ ಕೆಳೆಯಂ 
ಗಿಂತೆಂದಂ (ಅಂಥ, ೦೨-೨6 ಐ)? ನಿಮ್ಮಡಿಗಳಂ ಕಂಣದಿಪ್ಪ ಕಡುಬೇಸಆಾದಿರೆ 
ಹರಂ ಮಾಹೇಶ್ವರಜ್ಜರವನಟ್ಟಿದಂ (5605. 6೭-೦೦೪); ಘನಸಂಗರಕೆ ಬೇಸಟು 
ತೋಲಾತೇ ತನ್ನಾಣೆ ಹೇಳು (ಕುತ್ಮಾರ್ರೋ. ೩-೬೩). ೨. ಆಯಾಸ 
ಬಳಲಿಕೆ ; ದಣಿವು: ಆ ಸುದತಿಯ ಮ್ಹದುಪದವಿನ್ಯಾಸಮುುನ: 


ಬೇಸಟಿಗೊಳ್‌ 


ಶೇಷನಾನಲಾಜದೆ ಸುಯ್ಯುಂ ಬೇಸಜಾನೆಂದೊಡೆ ಗರ್ಭದ ಕೂಸಿನ 
ಬಳೆದಳವಿಯಳವನಳೆವರುಮೊಳರೇ (ಕುಶಾ, ೧-೧೪). ಬೇಸರ: ೧. 
ಪೊಲೆ ಪೊರ್ದ್ನಲ ಪೇಸಿ ಬೇಸರದಿವಳದ ಮಹೀಕಾಂತೆಯಂ ರಕ್ಷಿಸಲ್‌ 
(ಕ. vi, Ba ಶ್‌; 1218); ಮಂಡರಿಯಲ್ಲಿದ್ದವರಿಗೆಲ್ಲರಿಗೂ 
ಅವನನ್ನು ಕಂಡರೆ ಬೇಸರ (೫೩5, ೩0೮); ಮುನೆಕೆಲಸವನ್ನು ಮಾಡುವುದಕ್ಕೆ 
ಅವಳಿಗೆ ಬೇಸರವಿಲ್ಲ (ಮುಶಾರ್ಮಾ- ೩೦). ೩. ವ್ಯಸನ ; ಕನಿಕರ: ಅವಳ 
ದೀನಸ್ಥಿತಿಯನ್ನು ಕಂಡು ತುಂಬ ಬೇಸರವಾಯಿತು (ಕೂ). ಬೇಸರು: 
೧. ನಿಮಗೆ ಬೇಸರಾಗುವ ಕೆಲಸೂ ನಾವು ಹೇಳೆಲಾರೆವು (ಮುಂಂಯಿ- 8-049): 
ಈ ಜನರಿಗೆ ನೌಕರಿಯು ಬೇಸಇಯಿತು (ಸ್ಕೂಂಣ. ೨೨6) ; ಬೇಸರಿಗೆಂತ 
ಹೇಸರಕತ್ತೆ ಆಡಿಸಿದ (ಗರ)- ಬೇಸಚಿ ; ೧. ವನಜಮನಿಖಿ. . . ಸತಿಯರ 
ಮನ್ನಣೆಗೆ ಮೈಗೊಡಳು ಬಲುಬೇಸಜದಿ ಬಳಲುವಳು (ನಳತ. ೦-೩೦). 
“ಬೇಜಾರಂ' ಪರಾ. [ಎಬೇಸಲ್ಲು,. / ತುಳು. ಬೇಸರ್‌] 

ಬೇಸಜುಗೊಳ್‌, ಬೇಸರಗೊಳ್ಳು, ಬೇಸರುಗೊಳ್ಳು (ಕ್ರಿ) ಆಸಕ್ತಿಯನ್ನು 
ಕಳೆದುಕೊಳ್ಳು; ಬೇಜಾರುಪಡು ; ಜುಗುಪ್ಪೆಯನ್ನು ಹೊಂದು: 
ಬೇಸಟುಗೊಂಬ ತತ್ಕುವರಿಯ ಮನದೊಳಗಾಸಜು ಬಹಳ ವೆಗ್ಗಳಿಸಿ 
ಈಸೇಂದಿನ್ನು ಕಾಡುವುದೊಳ್ಳಿತಲ್ಲೆಂದು ನೇಸಜು ತಲೆಯ ತೋಲ್‌ಸಿತು 
(ಕೋಸತ- ೨೭-೩3)- ಬೇಸರಗೊಳ್ಳು ; ಅವಳು ಎಷ್ಟೇ ಪ್ರಯತ್ನಿಸಿದರೂ 
ಕೆಲಸ ಸಿಗಲಿಲ್ಲವೆಂದು ಬಹಳ ಬೇಸರಗೊಂಡಿದ್ದಳು (69). ಬೇಸರುಗೊಳ್ಳು; 
ತನ್ನ ಉದ್ದೇಶವನ್ನು ಸಿದ್ಧಿಗೆ ಒಯ್ಯಬೇಕಾದರೆ ಎಷ್ಟೋ ಸಂಕಟಗಳು 
ತಟ್ಟಿದರೂ ಬೇಸರುಗೊಳ್ಳುತ್ತಿದ್ದಿಲ್ಲ (ಕಸಂ. ೩-30೬)- 

[ಬೇಸಜ್ಯು 4 ಕೊಳ್‌] 

ಬೇಸಜಿಸಯ್ದು (ಕ್ರಿ). ಎಬೇಸಜಿಗೊಳ್‌: ಆ ರಾಜಸುತಂ. . . ಅಳವಳಿಸಂ 

ಬೆಬ್ಬಳಿಸಂ ಕಳವಳಿಸಂ , . , ಬೇಸಜಕಿಯ್ದಿ ಬೆಳ್ಕೊಗದಿನಿರಂ (6. ೩-೦). 
[ಬೇಸಜ್ಜು -- ಎಯ್ದು] 

ಬೇಸಾಯ 'ಬೆವಸಾಯ' ನೋ. 

ಬೇಸಾಯಗಾರ (ನಾ). ವ್ಯವಸಾಯವನ್ನು ಮಾಡುವವನು ; ರೈತ; 
ಒಕ್ಕಲಿಗ 2 ಅರಸುಕುಲದವನಿಗೆ ಬೇಸಾಯಗಾರನ ಹೆಣ್ಣನ್ನು ತರುವುದೇ? 
(ಶಾಜುತ್ವ, 6೭); ಆ ಊರಿನ ಮುಳ್ಳಿನ ಮನೆಯೇ ತನ್ನ ಮೂರುಲೋಕ 
ಗಳೆಂದು ತಿಳಿದುಕೊಂಡಿದ್ದೆ ಕೊರಗು ಎಂಬ ಬೇಸಾಯಗಾರನಿದ್ದನು 
(0ರ: ೦ ತಳಾಸಾರ). 

[ಬೇಸಾಯ (-ಆ ಬೆವಸಾಯ) 4. ಗಾರೆ (£-ಕಾಅ)] 

ಬೇಸಿಗೆ “ಬೇಸಗೆ' ನೋ. 

ಬೇಸಿಗೆಕಾಲ 'ಬೇಸಗೆಗಾಲ' ನೋ. 

ಬೇಸಿಗೆರಜ “ಬೇಸಗೆರಜ' ನೋ. 

ಬೇಸಿಗೆರಜೆ *ಬೇಸಗೆರಜ” ನೋ. 

ಬೇಸಿನ್‌ 'ಬೇಸನ್‌' ನೋ. 

ಬೇಸಿಸ್ತು (ನಾ). ಶಿಸ್ತು ಇಲ್ಲದಿರುವಿಕೆ : ಬಹಾಳ ಬೇಸಿಸ್ತ ಮಾಡಿದಳವಾ 
ಇದೊಂದು ರುಕ್ಮಿಣಿಬಾಲಿರಿ (ಕಡುವು್‌ ೭೭). [-ಪಾರ. ಮರಾ. ಬೇಶಿಸ್ಟ್‌] 

ಬೇಸು 'ಬೇಯಿಸು' ನೋ. 

ಬೇಸುರೆ, ಬೇಸೂರ, ಬೇಸೂರು (ನಾ). ೧. [ಸಂಗೀತ] ಅಪಸ್ವರ. 
೨. (ಆಲಂ) ಅಸಂಬದ್ಧವಾದುದು : ಪ್ರಳಯ ಪೂರ್ವದ ರೌದ್ರ, 
ಸದ್ದಿಲ್ಲದೀ ಸಂಚು ಯುದ್ಧಬಡುಕರ ಶುದ್ಧಶಾಂತತಾ ಮಾದದೊಲು 
ಪರಿಣಾಮ ಬೇಸುರವಲಾ (ಹೂರಣ. ೦೦೦-0೦). ಬೇಸೂರ : ೧. 
ಬೇಸೂರ ಹಾಡಿಕೊಂತ ತೇಲಗಣ್ಣು. ಮೇಲಗಣ್ಣು ಹಾಕತಾವು (ಗ್ರಾಮಾಡು. 
0೪3). ಬೇಸೊರು : ೧. ಬೆನ್ನು ಚಪ್ಪರಿಸಿದರೆ ಬೆಳತನಕ ಬೇಸೂರು 

[*-ಹಿಂ. ಬೇಸುರ್‌, ಮರಾ.'ಬೇಸೂರ್‌] 


ಹಾಡಬಲ್ಲ (ಕಿಂಮು. ೨6-03)- 


೬೬೪೦ 


25 


35 


45 


ಬೇಹರಿಸು 


ಬೇಸುರಿ (ನಾ). ತೀವ್ರವಾದ ತಾಪ ; ಬೇಸುರಿ: ಬೇಸೋಡು (ಕಠ್ಮಾನು- 
೩೫೬ ಪ್ರಯೋ) ; ನಿಟ್ಟುಸುರಿನ ಬೇಸುರಿಯಲಿ ಜೀವ ಮಿಡುಕುತಿರುವುದು 
(ರಂಗ ೩೨-೩೬). [ವ ಬಿಸಿದು ೬ ಉರಿ] 
ಬೇಸೂರ 'ಬೇಸಂರ' ನೋ. 
ಬೇಸೂರು “ಬೇಸುರ' ನೋ. 
ಬೇಸೋಡು (ನಾ). ಬೆಚ್ಚಗಿರುವ ಕಾವಲಿ ; ಕಾಯ್ದ ಹೆಂಚು: ಬೇಸುರಿ, 
ಬೇಸೋಡು (ತಾನು. ೩೪೩ ಶ್ರಯೋ)- 
[ಇ ಬಿಸಿದು 4 ಓಡು] 
ಬೇಸ್ತು (ನಾ). ೧. “ಒಂದು ತೆರದ ಇಸ್ಟೀಟಾಟ ; 'ಬೇಸ್ತು' ಆಟ" 
(paste. ೨. ಇಪ್ಪತ್ತೆಂಟರ ಇಸ್ಟೀಟಾಟಿದ ಮೂರು ಹಂತ 
ಗಳಲ್ಲಿ ಆಗುವ ಸೋಲು : ಇದು ಮೂರನೇ ಬೇಸ್ತು. ಕಡೆಯ ಆಟ 
(೫3ಗೇ- 00). ೩, (ಆಲಂ) ಮೋಸ: 'ಬೇಸ್ತುಬೀಳು' ಪರಾ. 
[+ ಇಂ. paste] 
ಬೇಸ್ತುಬೀಳಿಸು (ಕ್ರಿ). ಮೋಸಹೋಗುವಂತೆ ಮಾಡು; ಪೆಚ್ಚು 
ಬೀಳಿಸು: ಅದಕ್ಕೇ ಮತ್ತೆ ನಮ್ಮ ಮುಳ್ಳುದುಖದ ಸಂಪತ್ತು 
ಅವರಿಗೆ ಹಾಗೆ ಬೇಸ್ತು ಬೀಳಿಸಿದ್ದು (ಅಂತೂ: ೨೯): 
[ಬೇಸ್ಬುಬೀಳು 4+ ಇಸು] 
ಬೇಸ್ತುಬೀಳು (ಕ್ರ). ಮೋಸಹೋಗು ; ಪೆಚ್ಚುಬೀಳು : 'ಬೇಸ್ಪು 
ಬಿದ್ದ' ಗಂಡನನ್ನು ಕಂಡು ಚಂಪುವತಿಗೆ ಮೋಜೆನಿಸಿತು. (ಕಂಗವ. ೨೬೪): 
ಎಂದೂ ತಂತ್ರಿಯವರು ಅಷ್ಟು ಬೇಸ್ತು ಬಿದ್ದಿರಲಿಲ್ಲ (ಕರ್ಮಸ, 38೪): 
[ಬೇಸ್ತು + ಬೀಳ್ಕು (< ಬೀಟ್‌) ] 
ಬೇಸ್ರಿ “ಬೇಸರಿ' ನೋ. 
ಬೇಹ 'ಬೇಡ್ಕು” ಷರಾ. 
ಬೇಹಕ್ಕುದಾರ (ನಾ). ಹಕ್ಕುಬಾಧ್ಯಶೆಗಳಿಲ್ಲದವನು ; ಹಕ್ಕುದಾರನಲ್ಲ 
ದವನು : ಅಂತಹ ಬೇಹಕ್ಕುದಾರರಿಂದ ಪಟೇಲರು ಶಾನುಭೋಗರುಗಳು 
ಕಂದಾಯದ ಹಣಗಳನ್ನು ತೆಗೆದುಕ್ಕೊಳ್ಳೆ ಕೂಡದು (ಗ್ರಾನೂಕ. ೬೧). 
[+ ಅರೆ. ಬೇಹಕ್‌ದಾರ"] 
ಬೇಹಣ (ನಾ). ಬೇಯುವಿಕೆ ; ಬೆಂದುಹೋಗುವಿಕೆ : ಲೋಹಕುಂಭ 
ದೊಳೆಣ್ಣೆಯಂ ಪೊಯ್ಲು ಪುಪಿಗಳನೋಹೋ ತುಂಬುತ್ತ ಮುಚ್ಚಳ 
ವನಿಟ್ಟೆಳೆಗಿಚ್ಚನಾ ಹದಂತಪ್ಪೆದಂದದೆ ಬೆಳಗಿ ಬೇಯಿಸಲು ನೂಜುಸಾವಿರ 
ವತ್ಸರಂ ಬೇಹಣಲ್ಲದೆ ಸಾಯಲಿಲ್ಲ (೧ಕ್ಕೆ. ೪-೦೪-೪೦). 
[5 ಬೈ + — ಅಣ] 
ಬೇಹಣಗಾಣ (ನಾ). ಗಾಯಕರಲ್ಲಿ ಒಂದು ವರ್ಗ (?) : ಆರಯ್ದು 
ಕೊಟ್ಟ ಶ್ರುತಿಯ ಹವಣಂ ತೊಟ್ಟು ಕೈಕೊಂಡೆಡಬಲನ ಬೇಹಣಗಾಣರ* 
ಮಿನುಕಿಸೆವ ಮಿಸುನಿಯಂ ಸರಿಗೆದೆಗೆದಂತೆ ಮಣ'ದುಂಬಿಗಳೆ ಮುಣ್ಣರಮಂ 
ಸೂಣೆಗೊಂಡಂತೆ ಶಾರವಿಸುತಿರೆಯುಂ (ಕಾಂತೀಕ್ಕ. ೭-೮೩೦), 
[ಬೇಹಣ್ಯ 4 ಗಣ್ಯ) 
ಬೇಹರ, 'ಬೇಹುರ' ನೋ. 
ಬೇಹರ್ಕ `ಬೆವಹಾರ' ನೋ. 
ಬೇಹರದರ (ನಾ). (?): ಬೆಲ್ಲ ಹುಣುಸೆ: ಫಲವ ಎಲ್ಲ 
ಬೇಹರೆದರವ ಬಲ್ಲನೊಬ್ಬ ಜಾಣ ಮಲ್ಲಿಕಾರ್ಗುನಸೆಟ್ಟಿ ಮನದೊಡೆಯ 
[2] 


ಹಣ್ಣು 


(scne. ೦೯೦-೯೩೨). 
ಬೇಹರಿ "ಬೆವಹಾರಿ' ನೋ. 
ಬೇಹರಿಸು, ವೆವಹರಿಸು (ಕ್ರಿ). ವ್ಯಾಪಾರ ಮಾಡು: ಆ ಸೆಟ್ಟಿ ಬೇ 

[ಜಾಂ ಬ್ಯವ]ಹರಿಸಿ ಬಹುಧನಮಂ ಪಡೆದು (ಕರ್ಮಠ: 00-೩6 ಠ) ; 

ಕಡಲೊಳ್ಳಣ್ಣೊಳಿಸುವ ಪೆರ್ವಡಗುಗಳಿಂ ದೀವದೀವದ ಮೇಲಾ 


-7-6 


ಬೇಹಾಗ್‌ 


ದೊಡಮೆಗಳಂ ಬೇಹರಿಸಲ್ಲಡಣಿಪ ವಣಿಜರುಲಿವಬ್ಬಿರೆವಮಂ ಪಳಿಗುಂ 
(ಹಣತ. ೬-39). ವೆವಹರಿಸು ; ಇವನೆನ್ನಂ ಬಿಟ್ಟು ಪೋಪವನಲ್ಲ 
ನಾನಾವಾವದೇಶಕ್ಕೆ ವೆವಹರಿಸಲ್‌ ಪೋದಡಿವನೆನ್ನ ಕಡೆಯ ಬಾಗಿಲ 
ಕಾಪಾಗಿಪ್ಪಂ (ಕನ್ನಕಾ- ೩-೬5). [ಬೇಹರ್ಯ (< ಬೆವಹಾರ) 4-—ಇಸ್ಕೂ] 
ಬೇಹಾಗ್‌, ಬೇಹಾಗು (ನಾ). [ಸಂಗೀತ] ಒಂದು ರಾಗದ ಹೆಸರು: 
ಅವರು ಬೇಹಾಗ್‌ರಾಗದಲ್ಲಿ ಹಾಡಿದ ತಿಲ್ಲಾನ ತುಂಬ ಸೊಗಸಾಗಿತ್ತು 
(69). ಬೇಹಾಗು : ಯಮುನಾಕಲ್ಯಾಣಿ, ಹುಸೇನಿ: ಬೇಡಾಗು, 
ಹಮಾರು, ನವರೋಜು ಮುಂತಾದ ರಾಗಗಳು ಹಲವು ನಮ್ಮಲ್ಲಿ ನೆಲೆಗೊಂಡು 
ಕರ್ನಾಟಕ ಗೌರವವನ್ನು ಪಡೆದಿರುವುದು ಈ ಮಾರ್ಗದಿಂದಲೇ (ಗ3ನರ. 33). 
[-ಹಿಂ. ಮರಾ. ಬಿಹಾಗ್‌./ಸಂ. ಬಿಹಾಗ್‌] 
ಬೇಹಾಗು 'ಬೇಹಾಗ್‌' ನೋ. 
ಬೇಹಾರ 'ಬೆವಹಾರ' ನೋ. 
ಬೇಹಾರಿ “ಬೆವಹಾರಿ' ನೋ. 
ಬೇಹಾರಿಗ (ನಾ). ವ್ಮಪಾರ ಮಾಡುವವನು ; ವ್ಯಾಪಾರಿ; ವರ್ತಕ ; 
ಅಂಗಡಿಯೊಳು ಮಾಜುತಿಹ ಬೇಪಾರಿ [ಣಕಾ. ವೃವಹಾರಿ]ಗಳ್‌ ಕಂಗೊಳಿ 
ಸಿದರು ಒಂದೆಸೆಯ (6೩0. ೩-೬); ನಂಜರಟ್ಟಿ-ಮಹೀಶೂರಪುರದ 
ಬೇಹಾರಿಗ (ಂಕುಗಂ. ೧೦-೨). [ಬೇಹಾರ ( ಬಿವಹಾರ) 4 ೨ ಇಗ] 
ಬೇಹಿಗ (ನಾ). ಗೂಢಚಾರ ; ಬೇಹುಗಾರ ; ಹೊತ್ತಿಳಿಯೆ ಮನಿ 
ದೀಪದುತೆ ಕಣ್ಣು ಪೆರತಂ ಕಾಣಿಪುತೆ, ನಿನ್ನನನಿತೇಂ ತೋರದಂತೆ ? 
ನಿನ್ನ ಬೇಹಿಗನೇನಿದು ? (೧98. ೬೫-೬೪). [ಬೇಹು 4 ಇಗ] 
ಬೇಹು. ಬೇವು, (ನಾ). ಗ್ಲುಪ್ತಚೆರ್ಯೆ ; ಗೂಢಚರ್ಯೆ; ಬಟ್ಟೆಯ ಬಡಿಸ 
ಕಳ್ಳಂಗೆ ಬೇಹುಸಂದು ಕಳವು ದೊರಕಿದಂತಾಯಿತ್ತು (ಅನ3ಂ- ೨೦೯-೯೪೦) ; 
ವನಚರರು ಬೇಹಿನಲಿ ಭೂಸುರಜನವ ಬೆಂಬತ್ತಿದರು (ವಳ ೨೭-೦೪): 
ಕಟ್ಟಿತು ನನ್ನನು ಮುಕ್ತಿಯ ರಾಹು ಬಾಳಿನ ಬೆನ್ನೊಳೆ ಸಾವಿನ ಬೇಹು! 
(ಶಾಂತ. ೫6-3೩), ಬೇವು: ಕೆಲವು ಬೇವಿನ ಜನರನ್ನು ಟೀಪುಸುಲ್ತಾನರ 
ಸೀಮೆ ವಳಗೆ ಕಳುಹಿಸಿ (ಉಾಶೇಂದ್ರ. ೬೦. 
ಬೇವು ಸೋವು ಎ ಗುಪ್ತವಾಗಿ 
ಚರ್ಯೆಯಿಂದ ಶೋಧಿಸುವಿಕೆ ;  ಜಮೇದಾರ ಏಡೂರ 
ಬೈರೆಗೌಡ ಸಹಾ... ಆ ಕಳ್ಳನನ್ನು ಬೇವುಸೋವಿನಿಂದಾ ಫತ್ತೆ 
ಹತ್ತಿಸಿ ಹಿಡಿಯುವಂತೆ ಅಪ್ಪಣೆ ಕೊಟ್ಟು, ಗರವಲೆಗೆ ಕಳುಹಿಸಿಕೊಟ್ಟರು 
(ರಾಜೇಂದ್ರ, ೨೬). ಬೇಹಿನ ಚಾವಡಿ ಎ. (ಮೈಸೂರು ೀಮೆಯಲ್ಲಿ 
ಚಿಕ್ಕದೇವರಾಜಒಡೆಯರು. ಏರ್ಪಡಿಸಿದ್ದ ಎಂಭತ್ತ ನಾಲ್ಕು ಜಿಲ್ಲೆ 
ಗಳ) ಗುಪ್ತಚರ್ಯೆಯ ಕೆಲಸದ ಮೇಲ್ವಿಚಾರಣೆ ಮಾಡುತ್ತಿದ್ದ 
ಇಲಾಖೆ: ಬೇಹಿನ ಚಾವಡಿ--ಇದರಲ್ಲಿ . . , ಅರಮನೆಯಿಂದ ಗಡಿಗಳಿಗೆ 
ಬರೆಸಿದ ನಿರೂಪವನ್ನು ಕಳುಹಿಸುವಂತೆಯೂ ಕಟ್ಟಳೆಯನ್ನು ಮಾಡಿದರು 
(ಕುಹಾರಂ. 1, 0೪೪). ಬೇಹಿನ ಜನ ಎ ಗೂಢಚರ್ಯೆಯ ಕೆಲಕ್ಕಾಗಿ 
ನೇಮಿಸಲಾದ ಜನ; ಗೂಢಚಾರರು ; ಗುಪ್ತಚಾರರು ; ಫಣೆತನಯ 
ಗಜಬೆ:ಂಟೆಯೊಳು ಬಹುದಣಿದು ಬಂದಪ ಸಮಯಮೆನ್ನುತ ಕ್ಷಣದ 
ಬೇಹಿನ ಜನ (ಕಾಶ. ಚೆರೆ]ರು ಪೇಳಲು (ನಾಗತ. ೦೦-೬೪). ಬೇಹಿನವ ಎ. 
ಗೂಢಚಾರ; ಗುಪ್ತಚಾರ ; ಬೇಹುಗಾರ ; `'ಹೇರಿಗಂ ಇ ಬೇಹಿನವಂ' 
(೬ರ. ಶಂ. ೨); ಕೃಷ್ಣನು . . , ವ್ವಾರಕಾಪಟ್ಟಣಕ್ಕೆ ಹೋದ ವೃತ್ತಾಂತ 
ವನ್ನೂ ಪಾಂಡವರ ಸಮಾಚಾರವನ್ನೂ ಬೇಹಿನವರ ದೆಸೆಯಿಂದ ಕೇಕಿ 
(ಕೃಪಾಉ. ೭) ; ವಿವಾಹಸನ್ನಾಹಂ ಮೆರೆಯುತ್ತಿರ್ದಾ ಮಾರನಾಯಕಂ 
ಬೇಹಿನವರಿಂ . . . ಸುದ್ದಿಯಂ ಕೇಳ್ದು (ಮಂತ. a) 
[ದೇ.॥ ತಮಿ. ವೇ, ವೇವು; ಮಲ. ವೇವು; ತುಳು. ಬೇಷ; 
ತೆಲು. ವೇಗು] 


ಹುಡುಕಿ ತೆಗೆಯುವಿಕೆ ; 


೬೬೪೧ 


ಬೇಹುವಳ 


ಬೇಹುಕಾತಿ (ನಾ). ಗುಪ್ತಚರ್ಯೆ ಮಾಡುವವಳು ; ಗೂಢಚಾರಿಣಿ , 
ಈ ಸಮಯದಲ್ಲಿ ದೇವತೆಗಳ ಬೇಹುಕಾಶಿಯಾದ ರಂಭೆಯಿಂದ ಸ್ವರ್ಗಕ್ಕೂ 
ಭೂಮಿಗೂ ನಿಕಟಸಂಬಂಧವೊದಗುತ್ತದೆ (ಅಪರ. x1, ಶ್ರಸ್ತಾನನ). 

ಬೇಡು ೬ ಕಂತ್ಮಿ] 

ಬೇಹುಕಾರ 'ಬೇಹುಗಾಣ' ನೋ. 

ಬೇಹುಕಾಜಿ "ಬೇಹುಗಾಲಿ' ನೋ. 

ಬೇಹುಗಡಿ (ನೂ). ಗೂಢಚರ್ಯೆಯನ್ನು ನಡೆಸುವ ಸೀಮಾ ಪ್ರದೇಶ; 
ಬೇಹಿನ ಎಲ್ಲೆ: ಇರ್ದುದು ಮಹೇಂದ್ರಾಚಲಂ ದಕ್ಷಿಣುಂಬುಧಿಗೆ 
ಬೇಹುಗಡಿಯ) ಕಟ್ಟಿ (2೬೧ರ, ೩೬೬-೩೦). [ಬೇಹು - ಗಡ] 

ಬೇಹುಗಾರ 'ಬೇಹುಗಾಜಿ' ನೋ. 

ಬೇಹುಗಾರಿಕೆ (ನಾ). ಗೂಢಚಾರನ ಕೆಲಸ; ಗೂಢಚರ್ಯೆ : 
ಅಗ್ರಚಾರ . , . ಬೇಹುಗಾರಿಕೆಯಲ್ಲಿ ವಿಶೇಷವಾದ ಶಿಕ್ಷಣವನ್ನು ಪಡೆದ 
ಕಾರಣ ಆತನನ್ನು ಶತ್ರುವಿನ ಸಮಾಚಾರ ಸಂಗ್ರಹಿಸುವ ಕಾಲಕ್ಕೆ 
ಆಯ್ದುಕೊಳ್ಳುತ್ತ್ತರೆ (ಕರೋ. 1, ೦). 

| (ಬೇಹುಗಾರ (ಆ: ಇಲಿ) 4 ಇಕೆ] 

ಬೇಹುಗಾಣಿ, ಬೇಹುಕಾರ, ಬೇಹುಕಾಣಿ, ಬೇಹುಗಾರ (ನು). 
ಗೂಢಚರ್ಯೆಯನ್ನು ಮಾಡುವವನು ; ಗೂಢಚಾರ ; ಜೂಜುಗಾಳಿಂ 
ಬೇಹಂಗಾಜಂ (ಕಾತಾಶೂ. ೦೯೨ ಶ್ರಯೋ); ಬೇಹುಗಾಅರ ಮೊಗದಿಂದರಿ 
ರಾಯರ ಗಾಹಂಗದುಕುಗಳನಜ್‌ತು (ಕುರಾಸಾಂ- ೩೦: ಬೇಹುಕಾರ ; 
ಬೆ:ಹುಕಾರನ ತೆರದಿ ಬೆಳ್ಳಿ ಮೂಡಿದುದು (ಸಾ001, ೩೨); ಬೇಹ.ಕಾರರು 
ಬಂದು ಹಿಂದಿನ ಮೊಕ್ಕಾಮಿನಲ್ಲಿಯೇ ಈ ಅತಿಥೃದ ಸಿದ್ಧತೆಯನ್ನು 
ಸೇನಾಪತಿಗಳಿಗೆ ಅರಿಕೆ ಮಾಡಿದರು (ಲ್‌: 8೪). ಬೇಹುಕಾಅ ; 
ಎಲ್ಲಿಂದ ಬಂದೆಯೆಂಬರೊ ಕೊಲ್ಲಿವನಂ ಬೇಹುಕಾಟನೆಂಬರೊ . , , 
ಎಂದು ಚಿಂತಿಸುತಿರ್ದಂ (ರಕಕ. ೨- ೩೬); ಸಳಿನವಿತ್ರನ ಬೇಹುಕಾಟರ 
ಸುಳಿವೊ ಶಿ೭ಂರದ ಪ್ರಳಯ್ಗಪೋಯೆನಿ ನಿಳಯನಿಳಯದ ಸೊಡರು ತಳಿತುದು 
ಕೂಡೆ ನಗರಿಯಲ್ಲಿ (ಸಂತ. ೩೨-೦೬), ಬೇಹುಗಾರ: ಸುಮತಿಯ 
ಬೆೇಹುಗಾರರ ಗೊತ್ತುಗೂರನಂ ನೋಡಿ (00 0೩4-೪) ; ಘಾತುಕ 
ರನ್ನೂ ಬೇಹುಗಾರರನ್ನೂ ಒಳಗೇ ಸಂಚುಮಾಡಿ ಕಳುಹಿಸಿರತಕ್ಕದ್ದೂ 
೬೬ ಗೊತ್ತಾಗಿತ್ತು (ಮುಸುಗ; ೧). [ಬೇಹು -- ಕಾಣ] 

ಬೇಹುಗುಟ್ಟು (ಕ್ರಿ). ಗುಪ್ತವಾಗಿ ಮಾತನಾಡು ಹೇಳು; 
ಜನಾನ್ನಿಕದಲ್ಲಿ ಸೈನ್ಯಾಧಿಪತಿಗೆ ಕ್ವೀಣಸ್ವರದಿಂದ ಬೇಹುಗುಟ್ಟಿ ಸಿ ವೀರವನ್ಮನ 
ಮಾಡಿ ಹೊರಟುಹೋಗುವನು (೧ಬಗಂ. ೨೬.೩). [ಬೇಹು - ಕುಟ್ಟು ಃ) 

'ಬೇಹುಬರ್‌ (ಕ್ರಿ). ಬೇಹುಗಾರಿಕೆಯನ್ನು ನಡೆಸಲು ಬರು: ಪೊಲಗಾಏ 
ನವರ್‌ ಕುಣುತೆ ಪಲರುಂ ಪರಿತಂದು ಬೇಹು ಬಂದವನಿವನಂ ಕೊಲೆಗೆಯ್ದಿಸಿ 
ಮಿನ್ನೆಂದೊಡೆ (೫೬ನಸಂ. ೩6-೩) ; ನೀವ್‌ ತೊಲಗಿ ಭೀಮನ ಬೇಹು 
ಬಹುದಿರಬೇಡ ನೀವೆಂದ (ುತ್ಮಾಗ, ೪-೪೦). [ ಬೇಹು 4 ಬರ್‌ (ಆ. ವರ್‌) ] 

'ಬೇಹುರ, ಬೇಹರ, (ನಾ). ೧. ಗುಪ್ತಚಾರ ಜನ ; ಗೂಢಚಾರಮಂದಿ ; 
ಏನೂ ಮಜುಗಿದೊಡೇನು ಪಾಂಡವಮಾನನಿಧಿಗಳೆ ಪುಣ್ಯದನುಸಂಧಾನ 
ಜೇಹುರದಲ್ಲಿ ಬೈಚಿಡು ದೇವಲೋಕದಲಿ (ಸು65.0-00೬). ಬೇಹರ್ಯ : ೧. 
ಹರಣದಾಸೆಯನುಳಿದು ಹರಿದೋಡುವಹಿತಮೋಹರದೊಳಗೆ ಬೇಹ ಬೇಹರ 
ಶೈದೆ ಸೆಣಸಿ ಸಂಹರಣಕಾಲದ ಕಾಲಹರನ ಕೋಪದೊಳಿಟಿವ ಹರಹನೇಂ 
ಬಣ್ಣಿಸುವೆನು (04-೨8-00). ೨. ಬಹಳ ಬುದ್ಧಿವಂತನಾದವನು,- 
ಬುದ್ಧಿಶಾಲಿ : "ಬೇಡರವೆ ನೆನೆ ಭೂರಿ ಬುದ್ಧಿಬಲಯುತನಕ್ಕುಂ" 
(ಭಾರತಿ: 40), [ಇ ಬೇಹು] 

ಬೇಹುವಳ (ನಾ). ಗೂಢಚರ್ಯೆಗಾಗಿ ನಿಯಮಿತನಾದವನು,-ನೇಮಿ- 
ಸಲ್ಪಟ್ಟವನು : ನಿಮ್ಮ ದ್ರೋಹದ ಗೆಯ್ಕೆಗಳನ್ನೆಲ್ಲಾ ವಿಚಾರಿಸಿ ವಿವರ 


ಬೇಹುಷಾರಿ ೬೬೪೨ ಬೇಳಂಬ 


ಗಳನ್ನು ಮ್ಹಹಾಸ್ವಾಮಿಯವರೆ ಒಳಓಲಗದ ಪರಿಶೀಲನಕ್ಕೊಪ್ಪಿಸಲ್ಯು 
ಶ್ರೀಮನ್ನರು ಅಧಿಕಾರಗೊಟ್ಟಿರುವ ಹೊಸ ಬೇಹೆವಳ (ಏಲ್ಮಕ. ೩0-09). 
[ಬೇಹು 4 -ವಳ ] 


ಬೇಹುಷಾರಿ “ಬೇಹುಷಾರು' ನೋ. 


ಬೇಹುಷಾರು, ಬೇಹುಷಾರಿ (ಗು). ೧. ಎಚ್ಚರಿಕೆಯಿಲ್ಲದ : ನಿರ್ಲಕ್ಷ್ಯ 
ತನದ. (ನಾ). ೨. ಜಾಗರೂಕತೆ ಇಲ್ಲದಿರುವಿಕೆ; ಎಚ್ಚರಗೇಡಿತನ ; 
ನಿರ್ಲಕ್ಷ್ಯ: ಅವನ ಕೂಡ ಹರಟುತ್ತ ಷರಟುತ್ತ ನಾನು ಬೇಹುಷಾರಾದೆ' 
(ತಂಗೂಂ. 6). ಬೇಹುಷಾರಿ ; ೧. ಬೇಹುಷಾರಿ ಪೋಲೀಸರಿಂದ 
ಉಂಟಾದ ಕಳ್ಳತನದ ನಷ್ಟವನ್ನು ನಷ್ಟ ಹೊಂದಿದವರಿಗೆ ತಪ್ಪಿತಸ್ಥರಿಂದ 
ವಸೂಲುಮಾಡಿ ಕೊಡುತ್ತೇವೆ (ಬರಾತ. ೬). ೨. ನಾನೇನು ಅಷ್ಟು 
ಬೇಹುಷಾರಿ ಮಾತನಾಡಿದ್ದಾ (ನನ್ನೂ: ೨4). 
[ * ಪಾರ. ಮರಾ. ಬೇಹುಶಾರ್‌, ಬೇಹುಶಾರೀ ] 
ಬೇಹೈಸು (ಕ್ರಿ). ಬೇಕೆನಿಸು; ಬಯಸು; ಅಪೇಕ್ಷಿಸು : ತಾಪದಲವಂ 
ಬಳಲುತ್ತ ಬೇಹೈಸಿಯಂದುದಸಮಂ ಕುಡಿಯಲು (ಸರಣ. ೯೨೨೪). 
[ ಇಬೇಡ್ಕು + -ಇಸ್ಮು] 

ಬೇಳ. ಬೇಡ್ಕು. ಬೇಳ್ಳು (ಕ್ರಿ). ಬೇಳ್ವ (ಭೂತಕೃ). ಬೇಳ್ದು 
(ಭೂತನ್ಭೂ), ಬೇಳ್ವ, (ವರ್ತಕೃ). ಬೇಳ್ಕೈ (ಭವಿಕೃ). 
೧. ಹೋಮವನ್ನು ಮಾಡು; ಹವಿಸ್ಸನ್ನು ಅರ್ಪಿಸು; ಯಜ್ಞ 


ಇ 


ಮಾಡು : “ಬೇಳ್‌__ಹವೀಪ್ರಧಾನೇ (ಆಹುತಿ ಕೊಡು). ನಿವೃದ್ಧೌ ಚ 


(ಬೆಳವಣಿಗೆ ಇಲ್ಲದಿರು)” (ಕರುಣಾ); ಮಹಾಸದಮಲಸರ್ವ್ವಕ್ರಿತುಗಳನುದಾರ | 2 


[ತ]ರಮಾಗೆ ಬೇ(ಳ್ಗೆ] ವಿಪ್ರೋತ್ತಮರಂ ಕರೆಯಿಸಿ (೩3೩2. ೫1-01-0೬; 
873) ; ರಾಜಸೂಯಂಮೆಂಬ ಯಾಗಮಂ ಬೇಳ್ವಂತೆ ಮಾಡಿ ಬನ್ನಿಂ 
(ತಂಕಳಾ- ೬-೦೭ 2) ; ಹೋಮಸ್ತೋಮಧೂಮಂ ನೆಗೆದುದು ಮುನಿಗಳ್‌ 
ಬೇಳ್ವ ಮಂತ್ರಾಗ್ನಿಯಿಂದಂ (೧08: 6-೬) - ೨. ಆಹುತಿಯಾಗು ; 
ಆಹುತಿಗೊಳ್ಳು : ಮಾರಿ ಹೊಡೆದುಣ್ಣೆ ಕನ್ನೆ ಕುಮಾರಿಗೆ ಕುಜ್‌ಯಾಗಿ 
ಬೇಳ್ಗೈ ಸಿಡಿಲೆಜಿಗೆ . . , ಮುದುಗುಂಟಣಿಯಂ (ಸೂಸು. 6-460) ; 
ಸಯ್ವೆರಗಿನಿಂ ಬೋಳನೆಳೆದು ಕಯ ಸುಗಿದಂ ಬಯ್ವ ಹನಸುಗಳಿಂದ ಬೇಳ್ವ 
ಬಗೆ ದಳ್ಳಿಸೆಲ್‌ (೫6/5: ೧೩೦-೨೬೪). ಬೇಡ್ಕು : ೧. ಜಗದಾಶ್ಚರ್ಯದ 
ರಾಜಸೂಯಮ-ಮಂ ಬೇಡಲ್ಕಹಾತ್ಮ್ಕೌ! ೯ಘವಾವಗೆಮೆಯ್ದು ೫x೫೫ 
ವಿಭೀಷಣನ. ಮೇಗುಕ್ಷೇಪದಿಂ ಪೋಗಿ ವಸ್ತುಗಳೆಂ ಕಪ್ಪಮನಲ್ಲಿ 
ಕೊಣ್ಣು (ಎಳೆ. ೪11, ಶಿ೦- ೦೨೬-೩ ; 1016)- ಬೇಳ; ; ೧. ಬೇಡಿತಂ 
ಕೊಡಬಲ್ಲ ಶೂಲಿ ಬಂದಿರೆ ಬಗೆಯದಕಟಳಟ ಬೂದಿಯೊಳು ಬೇಳುವಂತ 
ಧಮುದೈವವ ಮಾಡಿಡಪರೆಂದು ಹೊಜವಂಟ ನಿಜಗೃಹವನು(ಸರ್ಮರಾ- ೩-3); 
ಏನೆಂಬೆನಾ ಹೋಜುವ ಬೇಳುವೆಡೆಯೊಳು ಸಾಸುರಾಗದೆ ಲಾಜೆಯನು 
ಭೂನುತವೆನೆ ಬೇಳುತಿರೆ ಚಿಟಿಚಿಣಿರೆಂಬ ಧ್ವಾನವೆಸೆದುದು (6೫3: ೩-33೭): 
ಬೇಳುತಿರ್ಪಾಹುತಿಯನಿಟ್ಟು ಷಟ್ಕರ್ಮಮಂ ಬಿಟ್ಟು ನೆಜ್‌ ಬೆಅಗುವಟ್ಟು 
(ಕಂತಿ. ೨೦-9)- ೩. ಸುಟ್ಟುಹಾಕು ; ನಂಶಪಡಿಸು ; ನಾಶಮಾಡು : 
ಒಂದುಮುಖದಲಿ ಜಗವ ಹೂಡುವನೊಂದುಮುಖದಲ್ಲಿ ಜಗವ 
ಸಲಹುವನೊಂದುಮುಖದಲಿ ಬೇಳುವನು ನಯನಾಗ್ನಿಯಲಿ ಜಗವ 
(ತುಪ್ಮಾಳೀ- ೭-೩೨) $ ಮುಕ್ತಿ ರಾಹು ಪ್ರೇಮಜ್ವಾಲೆ ವ್ಯಷ್ಟಿಯ ಸೃಷ್ಟಿಗೆ: 
ಬಳುವ ಲೀಲೆ (೫೦೩೫- 33-09). ೪. ಆಹುತಿಯಾಗಿ ಪಡೆ ; ಆಹುತಿ 
ತೆಗೆದುಕೊಳ್ಳು : ಹರಿಯ ೮ ಎ. ತ್ರಿಶಿರರೂಷಣರ ಬರನ 
ತಲೆಗಳ ಬೇಳಿದುದು (೫80. ೦ - 

[ ದೇ.॥ ತಮಿ. ವೇಳ್‌; ತೆಲು. ವೇಲು] 


ಬೇಳ್ಕ್‌, ಬೇಳ್ಕು (ನಾ). ೧. ದಿಗ್ಭ್ರಾಂತಿ; ಕಕ್ಕಾಬಿಕ್ಕಿ: (೪. ೨. 
ಮೋಹ; ಮರುಳು : 'ಬೇಳ್ಮಿ' 'ಬೇಳ್ವೈ' ಪರಾ: ೩. ಬೆಪ್ಪುತನ; 


10 


15 


ರೇಂದ್ರೋನ್ನತಿ 
ಮಹೈಶ್ವರ್ಯಮಿವೆಲ್ಲವುಧ್ರುವಮಿವಂ ಸ್ವಂತ: ಬೇಳಲ್ಲಿನುತ್ತಮ 
ದೀಕ್ಷಾವಿಧಿಯುಂ ಸಮಾಧಿಮರಣಂ ಕರ್ಮಕ್ಷೆಯಂ ಬೋಧಿಲಾಛಮುಮೋಘಂ 
ದೊರೆಕೊಳ್ಳುದಕ್ಕುಂ (60ಪು- 00-೬0): ಬೇಳೆನಿಸಿ ನೆಗಟಕ್ಕೆಗೆ ಬೆಂಬೀಟದೆ 
ತಲ್ಲಣಿಸದಾರ್ತು ಕೂರ್ತವಯವದಿಂ ಕೇಳ ಪ್ರಭಾವನಾಂಗಮನೇಳಿಸ 
ದಟ್ಕರ್ತು ತಾಕ್ಸವೇಟ್ಟುದು ಭವ್ಯಂ (ರರ್ಕಾಕ್ಕು. ೯-೦೩). ೫. ದುಃಖ; 
ಕಳವಳ: “ಬೇಳ್ಗರೆ' ಪರಾ. ಬೇಳ್ಕು: 2. “ಬೇಳೆಂದೆನೆ ಮರುಳು” 
(109. 399. ೫. `ಬೇಳುಗೊಳ"' ಪರಾ, 'ಬೆಳ್ಕ್‌' ಹೋ. 
ಬೇಳಾಗು ೧. ಕಕ್ಕಾಬಿಕ್ಕಿಯಾಗು: ತಬ್ಬಿಬ್ಬಾಗು : ಹರಿ ವಿರಂಚ್ಯಾದಿ 
ಗ ಬೇಳುದರೀಶ್ವರನ ನಿಲವನಜಯದೆ (03. 0೩-೦೦), ೨. 
ಹುಚ್ಚಾಗು; ಮರುಳಾಗು: ಮೋಹಗೊಳ್ಳು: ಆ ಕಾಂತೆ ಬೇಳಾದಳಿವಸ 
ಚೆರಿಕೆಗಂಡು (ತ್ರಿಳುತಿ- ೨0-೩೦); ಕುಮಾರರಾಮಗೆ ರತ್ನ ಬೇಳಾದಳು 
(ಕ.ರಾಸಾ- 2೩-೦೩), ಹ. ಮೂರ್ಬನಾಗು ; ಅವಿವೇಕಿಯಾಗು : 
ಪಿರಿದೊಂದಜ್ಞಾನದಿಂ ಯೌದನವಿಕಳತೆ ಮೈದೋಜ'ಿ ಕುಂಶಾನಿವಾಸಾಂತರ 
ದೊಳ್‌ ಶ್ವಾನಂಗೆ ಹೀಹಂದಿಗೆ ಕಪಿಗೆಣೆಯಾಗಿರ್ದು ಬೇಳಾ[೫ಣಂ: ಬೆಳ್ಳಾ) 
ಗುತುಂ (ಕಣಕ, 3); ಗುಣದ ಕಣಿ ದೇವೇಂದ್ರಚಿಂತಾಮಣಿಯೆನುತ 
ಕಾಲ್ಗೆಡದು ಬೇಳಾದೆಣಿಕೆ ಸಾಕೆಂದನಘಚರಿತೆಯನಂಸುರಲೊಡರಿಸಿದೆ (8೪೫. 
6-10) ; ಈಶಭಕ್ತಿಲಸತ್ಸುರಸುಖಾಬ್ಕಿಯಂ ತೊಜ್‌ದು ದಲ್ಫೇಳಾಗದಿ 
ರ್ಸಾಟ್‌ದೆಂ (ರತಂ: ೨6-63), ೪. ತಳಮಳಗೊಳ್ಳು: ಕಳದಳಿಸು : 
ಪಾಂಚಾಳನಂದನೆಯಂ ಕಾಣದೆ... ನರಂ ಧೈರ್ಯಮನೊಕ್ಕು ವಜ್ರ 
ಹೃದಯಂ ಬೇಳಾದಂ (ಕೇನಿಥು. 009) ; ಎಸೆವ ಪುರಜನವೆಲ್ಲ 
ಗೋಳಿಡುತ ಬೇಳುಗಿ (ಶು816. ರೀ... ಟಿ-30)  ಶರೆಣಜನವಿಯೋಗವ್ಯೆಗೆ 
ಬೆಂಬೀಳ್ಳು ಬೇಳಾಗಿ ಪಂಬಲಿಸಿ ಹರಹರಾ ವಿಶ್ವನಾಥಾಯೆನುತ್ತುಂ (ಕನ್ಮಕಾ- 
೬-00); ಈ ಮರಂತದ ಚಿಂತೆಯಲಿ ಬೇಳಾಮದೆನ್ನಯ ಚಿತ್ತವದ್ದೆನು ಖೇದ 
ಪಂಕದೊಳು (೪:ವ್ಮಸ. 0೦-೭): ಬೇಳ್ಕಾಡು. ಬೇಳುಮಾಡುಎಮರುಳಾ 
ಗಿಸಂ ; ಮರುಳುಮಾಡು: ಎಡಗಾಲೊಳ್‌ ತೊಡರಿಂ ಶೊಡರ್ಟಿ ಪತಿಯಂ 
ಬೇಳ್ಮಾಡಿ ನಿನ್ನೊಂದು ಪಿಂಬಡಿನೊಳ್‌ ನಿಲ್ವವಳಲ್ಲೆನೆಂದು ... ಅನ್ಯ 
ಕಾಮಿನಿಯರಂ ಅಕೋಡಾಡುವಂತಿಕ್ಕಿದಳ್‌ ತೊಡರಂ ಸುಗ್ಗಲದೇವಿ (ಎಕ. ೪, 
ಕೀರು. 03-60; ಸು- 1920); ದೇವ ನೀಮಲ್ಲಿಗೆ ಪದೆಮ ಬರಲ್‌ 
ತೋರ್ಪೆನೆಂದಂತವಳ್‌ ತಾಪಸನಂ ಬೇಳ್ಮಾಡಿ ಬೇಗಂ ನಲವಿನೊಳೊಡ 
ಗೊಂಡುಯ್ಮಳ (ಆಳು: 6-೩೭); ಜುಲೆಗಾರನ ಕೈಯ ಮಾಣಿಕ್ಯ ಸಿಕ್ಕದೆ 
ಆಳಿಗೊಂಡಿತು ಜಗವ ಬೇಳು ಮಾಡಿ (1ರ್ಥಠ. 6೯-೪೯೩). 
[ದೇ.॥ ತೆಲು. ಬೇಲ, ಬೇಲು. /ಸಂ. ಭೇಲ] 

ಬೇಳ, 'ಬೆಳಲ್‌' ನೋ. 

ಬೇಳ (ನಾ). ೧. ಸ್ಪರ್ಶ; ಸೋಂಕು ; ಚಂಡಾಳಿಗಳ ಬೇಳಿಮಾಂತರಚಂ 
ಗಳೆಡೆಗೊಂಡ ತಾಣಮದಲ್ಲು ಸುರಭಿಯುತಮಾಗಿ:ಬಾಖಂಡಲಾಶ್ರಯ 
ಮಲ್ಪಿದೆನೆ ರಂಜಿಸಿತ್ತು ತತ್ಸರಸಿ (ಕೊಟ್ಟೂ. 3-0): ಪಿ. (?) 
ಚಂದ್ರಾದಿತ್ತ್ಯರ್ಕಳಣಸಾಗೆಯುಂ ಚಕ್ಕ ಮೊ ಬೇಳಮಾಗೆಯುಂ ವಜ್ರ 
ಕವಟಮೆ ಕಂಚುಳಿತೆಯಾಗೆಯ «೬ ಎ ಐನೂರ್ಬರು)ಸ್ವಾಮಿಗಳ್‌ಗೆ. 
ಸಾಷ್ಟಾಂಗಮರಗಿ ಪೊಡಪಟ್ಟು (೪2. 1: 88-04 ; 10001)... [?) 

ಬೇಳ್ಕ ` ಬೇಳ್ಕು' ನೋ. 

ಬೇಳಂಬ (ನಾ). ೧. ವಿಡಂಬನೆ ; ಅಣಕ 
ಪಿ. ಕೇಡು; 
ತತ್‌ಪೌರಜನ ಮನ: 


ಮಧ್ಯದಲಿ (ಕು 


ೇಳಂಬಿಗ' ಪರಾ. 

ಹಸ್ತಿನನಗರಿಯಲ್ಲಿ 
ಬಿದ್ದುದು. ಶೋತಮಯಸಾಗರದ 
6-80) 7 ಕೇಳು ಧೃತರಾಷ್ಟ್ರವನಿಪ ನೀ ಕೋಳು 


ಬೇಳಂಬಿಗ 


ಮೋಪರೆ ಶೋಕದುಖುಬೆಗೆ , ., ಬೇಳುವೆಯ ಬೇಳಂಬವದ 
ನಟಾದಾಳು (ನ್ನೋ: 0-89); ಏಳುನೆಲೆ ಉಪ್ಪರಿಗೆಯೆತ್ತೀ ಕೀಳುದಿವ್ಲೆ 
ಯಿದೆತ್ತ ಕರ್ಮವು ಮೇಳಿಸಿದ ಬೇಳಂಬವಲ್ಲದೆ ಬೇಜಕೆ ಪೆಜಿತಲ್ಲ (ಸಾಳ್ಮರಾ- 
೦೬-೪). ೩. ಗೊಂದಲ; ಗಲಿಬಿಲಿ; ಒಚ್ಚತ ಮಾಡಿ ಮಾಣ್ಟೆನ 
ಜಯೆಂ ಮತ್ತಾ ಪುರಂ ಚೆಲ್ವನಾ ಪುರಮಿಂಬಾ ಪುರಮೊಳ್ಳಿ: ತಾ ಪುರಮದಂ 
ತಿಂತೆಂಬ ಬೇಳಂಬಮಂ (ei: ೨-0೨೦). ೪. ಮರುಳು; ಆಕರ್ಷಣೆ; 
ಮೋಹ : ಧರೆ ವನಿತೆಯರ ಬೇಳಂಬಕೊಳಿಗಾಗದೆ ಜನಾರ್ದನನ ನೆನೆಯೆ 
ಬೇಡಿದನೀವ (ಶಶ್ನಾತ. 6-೬). ೫. ಮೋಸ; ವಂಚನೆ: ಪಾಡುವ 
ರಾಗದಂತೆ ಬೇಳಂಬದ ಪರ್ವದಂತೆ , . . ಕಡೆಯೊಳ್‌ ಪೆ/ಸುಪಥಮುಮ 
ಶೋಭೆಯುಮಾಗದೆ ಪೋಗಡು (ರರ್ಜಾಖ್ಮು, ೭-೦೨೨); ಸೋಲದ ಗೆಲ್ಲದ 
ಪಡೆಮಾತುಗಳುಮಂ ಬೇಳಂಬಾದಿ ಪುಸಿಗಳುಮಂ ರಾಗಿಸಿ ತಾಂ ಕೇಳ್ವುದು 
ಪರರ್ಗೆ ಪೇಬ್ವುದು ಮೊದಲಾದುವೆಲ್ಲಂ ದುಃಶೃತಿಯೆಂಬ ನಾಲ್ಕ ಹನೆಯನರ್ಥ 
ದಂಡಮಕ್ಕುಂ (ಕ್ರಾಗ. 0೩೦) “ಬೇಳ್‌' ಹೋ. 
[<ಪ್ರ್ರಾ. ವೇಲಂಬ, / ಸಂ. ವಿಡಂಬ] 

ಜೇಳಂಬಿಗ (ನಾ). (ಹಾಸ್ಯಪರವಾದ) ಚಮತ್ಕಾರಗಳನ್ನು ಮಾಡು 
ವವನು; ವಿದೂಷಕ: ದಂಡದ ಬೇಳಂಬಿಗರ 'ಡದಂಡೆಯ ತಳಗೆಯ 
ಮಹೇಂದ್ರಜಾಲಿಗಳ ಮನಂಗೊಂಡೆಸೆವ ನೆಗ[ಬ್ವಿಂಚೆ]ಯ ತಂಡಂಗಳಿವಾವ 
ದೆಸೆಯೊಳಂ ಕಡುರಯ್ಯ/! ೨ (ಸರಜೂ, ೦೦-30). 

[ಜ್‌ ಪ್ರಾ ವೇಲಂಬಗ, / ಸಂ. ವಿಡಂಬಕ] 

ಬೇಳಕೆ (ನಾ).. ಒಂದು ಬಗೆಯ ಸಸ್ಯ; “ಮಾಲೂ; -ಏಲಾವಾಲುಕ, 
ಬೇಳೆ, ಬೆಲ್ಲವತ್ತ” (1೩0. 039)- [?1 

ಬೇಳಲು 'ಬೆಳಲ್‌' ನೋ- 

ಬೇಳಾವನ (ನಾ). ಸಮುದ್ರತೀರದಬ ಳಿಯ ಅರಣ್ಯ ಕಾಡು: 
'ಬೇಳಾವನಪರಿವ, ಸೈತಚತುರದಧೀವಳಯವಳಯಿತಜಂಬೂದ್ಧಿ (ಪದ ಭರತ 
ಕ್ಷೇತ್ರದ ವಿನೀತಾಖಿಂಡದೊಳೆ ಮಗಧೆಯೆಂಬುದು ವಿಷಯಂ (೨೦೩೦. 
0-0೬ ನ). [-೭ಸಂ. ವೇಲಾವನ] 

ಬೇಳಿ 'ಬೇಟ್‌' ನೋ. 

ಬೇಳಿಡು (ಕ್ರಿ): (ಹಸು: ಮುಂತಾದ ಪ್ರಾಣಿಗಳು) ಅರಚು ; ಕೂಗು. 
ಫೀಳಿಡುತುರುಳ್ವ ಮೃಗರಾಜಯಿಂ ವಾಜಿಯಿಂ ಬೇಳಿಡುತೆ ಬೀಳ್ವ ಕಾಳ್ಪಸು 
ಗಳಿಂ ಮುಸುಗಳಿಂ , , , ಪಾಳಾದ ಸಳಲರೋರಂಗಿಂ. ಕಂಗಳಿಂ 
ನೋಡಲುರಿ ಘನಮಾದುದು (ತಂಪ. ಇವ). [ಬೇಳ್ಕ್‌ *- ಇಡ್ಳು] 

ಜೇಳಿಸು (ಕ್ರಿ). ೧. ಹೋಮ ಮಾಡು; ಯಜ್ಞ ಮಾಡು ಅವನಿಪತಿ 
ತುಪ್ಪದಿಂ ಸಾಸಿವೆಯಿಂ ಪಾಲ್ಮರನ ಸಮಿಧೆಯಿಂ ಹುತವಡಮಂತ್ರ ವಿಧಾನದೆ 
ಬೇಳಿಸಿ ಕುಡೆ ಸುವರ್ಣಮಂ ದ್ವಿಜರ್ಗೆ (ಯಕೋಕ. 9-೪೭). ೨. ಸುಡು; 
ನಗೆಯ ಏಳಸುವೆನದಟರಂ ಸೀಳಿಸುವೆನಂಗಮಂ ಬೇಳಿಸುವೆನಗ್ನಿಯೊಳ್‌ ತಾಳಿ 
ಸುರರೆಂದು . . . ಹರಿ ನಡೆದನು (ತವು. ೩೦-೩8), ೩. (ಆಲಂ) ವಶ 
ಪಡಿಸಿಕೊಳ್ಳು: ಅಂಕಿತಗೊಳಿಸು ; ತೆಂಜಿಯ ದೊರೆ ವೇದೋಜಿಯುಮಂ. 
ಜಗದೊಳ್‌ ತಗಿ ಸಾಟಿಯಿಲ್ಲೆಂಬಾರ್ಪಿಂ ತಂಜಾವೂರಂ ಮಧುರೆಯನಂಜಪ 
ದಾಮರ್ಲದೊರೆಯುಮಂ ಜೇಳಿಸಿದಂ (ತಕರಿ- 3-೩6). 

[ಬೇಳ 4 —ಇಸ್ಕು] 

ಬೇಳ್ಕು "ಬೇಳ್‌,' ನೋ. 

ಬೇಳ್ಕು "ಬೇಳ್ಕ್‌' ನೋ. 

ಬೇಕ್ಕು, ಬೇಳ್ಕ (ನಾ). ಒಂದು ಬಗೆಯ ಸಸ್ಯ: ಕ್ಲೇಷ್ಮಾತಕಃ --ಬೇಳು, 
ನರುವಲು” (೩೩0. ೬೦). ಬೇಳ್ಕ : “ ಬೇಳ ಪುಂಗಳಿ ತಿಳುವನಿಯೆನಿಕ್ಕು” 
(ಮುಂಗರಾ- 90-20) - [?) 

ಬೇಳುಗರೆ 'ಬೇಳ್ಕರೆ' ನೋ. 


೬೬೪೩ 


ಬೇಳೆ, 


1 


ಬೇಳುಗೊಳ್‌, ಬೇಳುಗೊಳ್ಳು (ಕ್ರಿ). ತಾಪಕ್ಕೆ ಒಳಗಾಗು ; ಸಂಕಟ 
ಪಡು ; ವ್ಯಸನಪಡು: ಮಡಿ ಕಾರುಣ್ಯದೆ. ಮೇ ಳಸಹಿತ ಬಂದೆನ್ನ ತಾಳದೆ. 
ತಕ್ಕಿಸಲುಳಿವೆನಬ್ಲದೊಡಾನು ಜೇಳುಗೊಂಡಳಿವೆ ನಿಶ ಶ್ಚಯವು (6ರಂತ. 0-೦೦೦), 
ಬೇಳುಗೊಳ್ಳು : ಈ ನಡೆಗೋಳದಲಿ ನೀ ಸಿಲುಕಿ ಬರದೇ ಬೇಳುಗೊಳ್ಳದಿ 
8] ರೆಂದು ಬೋಧಿಸಿದಳು ನಿಜಾತ್ಮಜನ (೩ಾಗ. ೯-೦೩೦೨). 
[ಬೇಳ್ಕು (ಆ ಬಳ್ಳಾ) 4 ಕೊಳ್‌) 
ಬೇಳುಗೊಳ್ಳು “ಬೇಳುಗೊಳ್‌' ನೋ. 
ಬೇಳುನುಡಿ (ನಾ). ಮರುಳು ಮಾಡುವ ಮಾತು: ಆ ಬೇಳುನುಡಿಗೇಳ್ಳು 
ಕೆಮ್ಮನೆ ಬೇಳಲ್‌ ನಿಮಗಂತು ರ್ಥಾಜಸೂಯಂ ಮೊಗ್ಗೇ (ಕುಶರಾ- ೬-೫೪). 
[ಬೇಳ್ಕು (ಆ ಬೇಳ್ಳ್‌) - ನುಡಿ] 
ಬೇಳುಮಾತು (ನಾ). -ಬೇಳುನುಡಿ ; ಬೇಳುಮಾತಿದು ಕುರಿಯ ಜಿನಗೀ 
ವುದು ಕಾಲಹರಣ ಲೇಸೆಂದು (65, ೬-೬೪). 
[ಬೇಳ್ಕು (ಅ ಬೇಳ) + ಮಾತ್ತು] 
ಬೇಳುರಿ (ನಾ). ಹೋಮದ ಉರಿ, ಜ್ವಾಲೆ ; ಜನ್ನಗೊಂಡದ 
_ಬೇಳುರಿ ಚಟಚಟಿಸಿ ಕಿಡಿಕಿಡಿವೋಪುದುಂ (ರಾಶಡಿಕ್ಕ- ೪-3), 
[ಬೇಳ್ಳು (ಇ ಬೇಳ) 4- ಉರ್ಮಿ] 
ಬೇಳುವಡು (ಕ್ರಿ). ಕಳವಳ ಪಡು; ತಳಮಳ ಹೊಂದು: ನೃಪತಿ 
Ep ಮರವಟ್ಟು ಬೇಳುವಟ್ಟತಿಶಯ. ಭಯವಟ್ಟು ಕೇಳಲದಜಿ 
ವೃತ್ತಾಂತವನು (ತ್ರರುತಿ, 3೬-6೪). [ಬೇಳ್ಕು (ಎ ಬೇಳ) - ಪಡು) 
ಬೇಳುವಡೆ (ಕ್ರಿ).-ಬೇಳುವಡು : ಹೇಳಿದಾ ಕಪ್ಪವನು ತೆತ್ತೀ ತಲೆ 
ಯನುಳುಹಿಕೊಳು ಬೇಳುವಡೆಯದಿರೆಂದು ದೂತನು ಹೇಳೆ (ಸಾಳ್ಮಳಾ, 
0೯-00). [ಬೇಳ್ಕು (< ಬೇಳ) ಪಡೆ) 
ಬೇಳುವೆ, 'ಬೇಳ್ವೈ' ನೋ. 
ಬೇಳುವೈ 'ಬೇಳ್ವೈ' ನೋ. 
ಬೇಳುವೆಗೊಳ್‌, ಬೇಳಂವೆಗೊಳ್ಳು (ಕ್ರೆ)- ಕಳವಳಪಡು ; ತಳಮಳಿಸು: 
ಊಳಿಗದಂಗರಕ್ಷಕರು ತಾಳದೆ ತಲೆನವಿರ್ಗೆದಅೌ್‌ ಗೋಳಿಡುತಂದು ಬೇಳುವೆ 
ಗೊಂಡೆಯ್ದಿದರು (೪503: ೦೬-೯೫). ಬೇಳುವೆಗೊಳ್ಳು; ಕಾಲಕಾಲನ 
ಬಲೆಯೊಳಗೆ ಸಿಕ್ಕಿ ಬೇಳುವೆಗೊಳ್ಳುತಿದೆ ಜಗವೆಲ್ಲ (636. 9೩). 
[ಬೇಳುವೆ («ಎ ಬೇಳ್ವೈ) .-ಕೊರ್ಳ) 
ಬೇಳುವೆಗೊಳ್ಳು 'ಬೇಳುವೆಗೊಳ್‌' ನೋ, 
ಬೇಳುವೆದಳೆ (8). = ಬೇಳುವೆಗೊಳ್‌ : ಕಳೆದು ಕೆಲಹೊತ್ತಿನ್ನು ನಿದ್ರಾ 
ಲಲನೆ ಬೇಳುವೆದಳೆಯಲದ ಪದಗೊಳಿಸಲಾರದೆ (ಶಶುಳಾ, 3೩-೭೦): 
[ಬೇಳುವೆ (ಬೇಳೆ ಕ್ವ) 4 ತಳಿ] 
ಬೇಳುವೆಬೂದಿ (ನಾ). ಮಂತ್ರಿಸಿದ ಬೂದಿ; ಮರುಳು ಮಾಡುವ 
ಬೂದಿ; ಮಂಕುಬೂದಿ; ಹಾಲ ಚಲ್ಲಿದ ಚಂದದೊಳು ಪುಷ್ಪಬಾಣನ 
ಬೇಳುವೆಬೂದಿಯ ತೆರದಿ... ತೋರಿತು ಮೇಲಾದ ಬೆಳುದಿಂಗಳಾಗ 
(ಸಂಕ: ೫-1). [ಬೇಳುವೈ (೬ ಬೇಳ್ವೈ) 2. ಬೂದಿ] 
ಬೇಳುವೆಮಾತು ಹೇಳ್ವ ಮಾತು ನೋ. 
ಬೇಳೆ, (ನಾ). ೧. (ಕಡಲೆ. ಹೆಸರು, ಉದ್ದು ಇತ್ಯಾದಿ) ದ್ವಿದಳ 
ಧಾನ್ಯದ ಹೋಳು,-ಭಾಗ : ಕಾಳಾಗ್ನಿರುದ್ರನ ಮೇ ಪವನಜ್‌ಯ 
ದವರು ಕಾಳು ಬೇಳೆಯೆನುತಿಪ್ಪರಯ್ಶಾ (೧ನ: ೨೨೬) ; ಬಂದಿಸಿದ ಕಣಿಕ 


ದುಂಡೆಗಳನೊಂದೊಂದ ಸಾ ಬೆಂದ ಕಡಲೆಯ ಬೇಳೆಗಳನು 
ಮತ್ತೊಂದಕ್ಕೆ ಸೊಜ್ಜಿಗೆಯನು , , ಕೈ (ಸೂತಕ: 0-40) ; ದ್ವಿದಳ 
ಭಾನ್ಯಗಳನ್ನು ಇಡಿಯಾಗಿ ಅಥವಾ ಕ ವಡಿ ಉಪಯೋಗಿಸಬಹುದು 
(9333. ೩೩)- ೨. ತೊಗರಿಬೇಳೆ ; ಆ ವೇಳೆಗೆ ಬೈಳೆ ನುಣ್ಣಗಾದದ್ದರಿಂದ 
ಅದನ್ನು ಕೆಳಗಿಳಿಸಿ ಅನ್ನಕ್ಕೆ ಎಸರಿಟ್ಟಳು (ಮುತ್ತ್ಮರೆ, ೨೫). ೩. ಭಾಗ; 


¥-R * 


ಬೇಳ್ಕೆ 


ಹಿಳುಕು: ಅಗಳುರುಂಥಿ , . . ನಾರಂಬೇಳೆಯ ಬೇರು. ಬೆಳ್ಳುಳಿ ಯ 
ಸುಲಿದ ಬೇಳೆ ಇವು ಪ್ರತ್ಯೇಕ ೧೦ ಹಲವ ನಾಗಳ ನೀರಿನಲ್ಲಿ ಹಾಕಿ, ಕಷಾಯ 
ವಿಕ್ಕಿ (ಕಕ್ಕೆ ೩೪). ೪. (ದ್ರವಪದಾರ್ಥಗಳನ್ನು ಅಳೆಯುವ. 
ಸುಮಾರು ಆರು ಸೇರುಗಳ) ಒಂದು ಅಳತೆ,--ಪ್ರಮಾಣ: 
ಒಳ್ಳೆಯ ಒಂದು ಬೇಳೆ ತೆಂಗಿನೆಣ್ಣೆಯಿದೆ. ಕೊಟ್ಟು ಹೋಗುವ ಎಂದು 
ಬಂದೆ (ನುಕಕ್ಕ. ೩). ೫. ಒಂದು ನಾಣ್ಯ; ಹಾಗದ ಅರ್ಧಭಾಗ : 
“ಸಿಕ್ಕಿಸಲ್ಬೇಳೆಯೆರಡನೊಂದು ಪಂಗಂ'' (ಮಂಗಾ... ೦೦೪-೧೧); ಅಯ್ವದಿಂ 
ಬರು ಸುಸಿರ್ವ್ವರು(0) ವಿರು ಬಾರಿಕೇಚಂಗೆ ಕೊಟ್ಟರು [ಭೊ] ಕೃಲಲುಂ 
ಹಾಗ ತಲೆವೊಟ್‌ಗೆ ಬೇಳೆ (4929. 15-5 ೩೬... 33; 991): ಹಣವಿಗೊಂದೀಸ. 
ವಿಪ್ಟಣಕೊಂದು ಬೇಳೆಯನು ತ್ರಿಣಯನ ಮಕುಟವಾದರೂ ಅಕಸಾಲೆ 
ಟೊಣೆಯದೆ ಬಿಡನು (ಸರಣ. 0900): ೬, (ಆಲಂ) ಉಪಾಯ; 
ಯುಕ್ತಿ: ತಂತ್ರ : ಲೇ ನಿನ್ನ ಕಣಿವೆ ಕೆಳಗಿನ ಬೇಳೆ ಇಲ್ಲಿ ಬೇಯೊಲ್ಲವೇ ! 
(ನರೆರಾ, 1, ೩08). 
ಬೇಳೆಬೇಯಿಸುಎ೧, ತೊಗರಿಬೇಳೆಯನ್ನು ಪಕ್ಕವಾಗುವಂತೆ 
ಮಾಡು: ಜೇಳೆಬೇಯಿಸುವಾಗ ಅದು ಬೇಗ ಬೇಯಲೆಂದು ಅಡುಗೆ 
ಸೋಡವನ್ನು ಬೇಳೆ ಎಸರಿಗೆ ಹಾಕುವರು (ಗೃಷಂ. 50). ೨. (ಆಲಂ) 
ಯುಕ್ತಿ ಸಫಲವಾಗುವಂತೆ ಮಾಡು : ಈಗ ನನ್ನ ಮಾತೊಂದು ನಡೆಯ. 
ಲಿಲ್ಲ: ಅವಳು ತನ್ನದೇ ಬೇಳೆ ಬೇಯಿಸಲು ಪ್ರಾರಂಭಿಸಿದಳು (ಕೂಮಿತಾ. ೩೪). 
ಬೇಳೆ ಬೇಯು ಇ. (ಆಲಂ) ಯುಂಕ್ತಿ ಸಫಲವಾಗು ; ಕಾರ್ಯ 
ಸಾಧನೆಯಾಗು ; ಪೋರ್ಚುಗಲ್‌ನವರು ಇಲ್ಲಿಗೆ ಬಂದ ಮೇಲೆ ತಮ್ಮ 
ಬೇಳೆ ಬೇಯದೆ ಹೋದ್ದರಿಂದ ಈ ರಾಜ್ಯವನ್ನು ಬಿಟ್ಟು ಒಬ್ಬೊಬ್ಬರಾಗಿ 
ಹೊರಟು ಹೋದರು (ಶ್ರಐಇ. 11- ೩೩4); ಅವನ ಮುಂದೆ ಅವರ ಬೇಳೆ 
ಜೇಯಲಿಲ್ಲ (ಸುತ: 0೪). ಬೇಳೆಯ ಕಾಳು-ಎರಡು ಭಾಗವಾಗು' 
ವಂತಹ ಕಾಳು"; ದ್ವಿದಳಧಾನ್ಯ : ಬೇಳೆಯ ಕಾಳುಗಳು: ಕಡಲೆ, 
ಬಟ್ಟಗಡಲೆ, ತೊಗರಿ, ಚನ್ನಂಗಿ, -ಉದ್ದು. ಹೆಸರು». ಅಲಸಂದಿ: ಅವರೆ 
(ಸಕ್ಕತ ೦೨೮). ಬೇಳೆಯ ಮಣಿ ಎ ಬೇಳಿಮಣಿ: ನನ್ನ ಬೇಳೆಯ 
ಮಣಿಯೊಳಗಿನ ಬಂಗಾರವಲ್ಲವೆ ನೀನು ? (ಉದ್ಮಾರೆ- ೪-೬). 
[ದೇ.॥ ಕೊಡ. ತುಳು. ಬೇಳೆ; ತೆಲು. ಬೇಡಲು] 

ಬೇಳೆ, (ನಾ). ಒಂದು ಬಗೆಯ ಔಷಧೀಸಸ್ಯ: `'ಬೇಳೆಯಿನೆ ಮಜಪ 
ನಾಜ್‌ಪವುಪಧ'' (ತತುರಿ. 086) ; ಬೇಳೆಯ ಪತ್ರಂಗಳೊಳಂ ಬೇಳೆ 
[೫ಣಂ- ಬಾಳೆ]ಯ ಗೆಡ್ಡೆಯನೆ ಕೂಡಿ ಮರ್ದಸಿ ಕುಡಲೇಂ ಪೇಟಲರಿ! 
ದೆಂಬ ಕೊಳಕನ ಚೇಟ್‌ನ ಪವರಣೆಯುಗ್ರವಿಷಮನದಬ್‌ಗುಂ (ಐತುರ- 
00-೬೪). 'ನಾಲಿಂಂಬೇಳೆ' ಪರಾ. [ದೇ.॥ ತಮಿ. ವೇಳೈ; ಮಲ, ವೇಳ] 

ಬೇಳೆಕಾಳು (ನಾ). ೧. ತೊಗರಿ ಮುಂತಾದ ದ್ವಿದಳಧಾನ್ಯಗಳ 
ಹೋಳು-ಭಾಗ. ವಿ. (ಆಲಂ) ಶಕ್ತಿ; ಸಾಮರ್ಥ್ಯ: “ನಾಳೆ 
ಗೊತ್ತಾಯ್ತದೆ ನಿನ್ನ ಬೇಳೆಕಾಳು” ಎಂದು . . , ಹೇಳಿ, ತಮ್ಮ ಮನೆಯ 
ಕಡೆ ತಿರುಗಿ ಆ ಮಬ್ಬುಗತ್ತಲಲ್ಲಿ ಕರಗಿ ಹೋದರು ಪಟೇಲರು (ತುಗತೂಂ, 
ತೀ). [ಬೇಳೆ 4 ಕಾಳ್ಕು (ಆ ಕಾಟ್‌,)] 

ಬೇಳಿಗೆಯ್‌ (ಕ್ರಿ). ಒಡೆದು ಭಾಗ ಮಾಡು.--ಚೂರು ಮಾಡು: 
ಒಗುಮಿಗೆ ಬೇಳೆಗೆಯ್ದ ಮೆಳಸಂ ತಳಿದಲ್ಲದ ಚಲ್ಲಯಂ ಪವಣ್ಣುಗೆ ಕಲಸಿರ್ದ 
ತಣ್ಗಲಸುಗೂಬಿನಿಳಾಪತಿಗಿತ್ತನಬಿಕ್ತಿಬಿಂ (ರೀಠಾತ- ೫-೬೨). 

[ಬೇಳ್ಕೆ 4 ಕೆಯ] 

ಬೇಳೆಮಣಿ (ನಾ). ತಾಳಿಯ ಜೊತೆಗೆ ಹಾಕಿಕೊಳ್ಳುವ, ಬೇಳೆಯಾಕಾರದ 
ಚಿನ್ನದ ಮಣಿ: ತಾಳದೋಲೆಯನಿಟ್ಟು ಬೇಳೆದುಣಿಯನು ಕಟ್ಟಿ ವೇಳೆಯನು 
'ಅಜ್‌ತು ನಡೆವವಳು ದೊರಕುವುದು ಶೂಲಿಯ ಕರುಣ (ಸರ. ೦೬೬೭). 

[ಬೇಳ್ಕೆ -- ಮಣ್ಣಿ] 


10 


26 


35 


40 


೬೬೪೪ 


ಬೇಳ್ಕಟ್ಟೆ (ನಾ). ಬಲಿಪ 


ಬೇಳ್ವೈ, ಬೇಳುವೆ (ನಾ). ೧. ಹೋಮ; ಯಜ್ಞ : 


ಬೇಳ್ವೈ 


; ಪಶುವನ್ನು ಬಲಿಕೊಡಲು ರಚಿಸಿರುವ 
ಜಗಲಿ: ನಲ್‌ಜೆಂಕೆಯಂರಿವ ಬೇಳ್‌ಕಟ್ಟೆಯೊಳ್‌ ಪರಿಕಿಸಲ್‌ ಜೇಳ್ವ 
ಯಿನ್‌, ಕೊಟ್ಟಿ ಬಲಿಯಿಂದ ಬೆಳಗಿದನಿಲ್ಲ ತಾನ್‌ ಅಗ್ನಿದೇವನ್‌ (ಅಗ. 
1೨-936) ; ಅದುವರಂ ಶೂನ್ಯಾರ್ಥಮಾಗಿರ್ದ ಬೇಳ್‌ಕಟ್ಟೆಯುರಿಗಳ್ಳಿ 
ಸೂಚ್ಯಾರ್ಥಂಗಳನ" ಸುಸ್ಪಷ್ಟಗೊಳಿಸಿದೆನ್‌ ಅವರ್ಗೆ (೨ಶೈಶ್ರ. ೨೬-೫೩೬). 
[ಬೇಳ - ಕಟ್ಟೆ] 

- ಬೇಡುವಿಕೆ ; ಕೋರಿಕೆ (2): ಮೃಡನುಡುರಾಜ ಪನ್ನಗ 
೬.೬. ಸುರಾಸುರ ಕದಂಬಕಸೇವ್ಯಪದಾಂಬುಜದ್ವಯಂ ಅಡರೆ 
ಎಳಶೈಳಕುಳಂಗಳ ನಾಡೆ ರಯ್ಯಮಪ್ಪೆಡೆಗಳನೆಲ್ಲಮಂ ನೆಳಿಯೆ 
ತೋರ್ಪೆದು ಬೇಳ್ಕೆಯಿ ೭ 'ದನೀಶ್ವರಂ (ಗನ್ಮಾನ. 6೩೬) ; ಕೇಳುವರ 
ಗೊಂದಣಕೆ ಶಿಷ್ಯನ ಮೇಲುವಾಕಿನ ಬೇಳೈಗೊಡನನುಕೂಲವಾದುತ್ತರಪ 
ಮಿಗೆ ಗುರುಸೂಕ್ತಿಯಿಲ್ಲದಿರೆ (6ರ. ೩-೦3): [ನ ಬೇಡ್ಕು ಕೆ] 


ಬೇಳ್ಗರೆ. ಬೇಳುಗರೆ (ಕ್ರಿ). ೧. ಅರಚುವಂತೆ ಮಾಡು; ಆಕ್ರಂದನ 


ಮಾಡಿಸು (): ನೆರೆದು ನಾಲ್ಜೆಸೆಯಂಬುವುಯ ಮಯಗರೆದು ಬತ್ತೀ 
ಸಾಯುಧದ((ದೆತ ಬೇಳ್ಸರೆದು. ಮುತ್ತಿದರರಸ ಚಿತ್ತೈಸಾಗ ಬರ್ಬರನ 
(£5. 6-99). ಬೇಳುಗರೆ : ೨. ಆಕ್ರಂದನ ಮಾಡು ; ಬೋಳಿಯಂಬನ 
ಗಾಯದ ಬಾಯ್ದೆಅಕಿಯಿಂದ ಬೀಳುತ ಗೋಣ್ಮುರಿಗೊಂಡು ಬೇಳುಗರೆವ 
ಹಸುಳೆಯ ನೆಕ್ಕುವ ಹುಲ್ಲೆಯೋಳಿಯಳಿದವವರೊಳಗೆ (ಕೇಮಿಸಂ- ೨-೩೩) ; 
ದು ಹುಲ್ಲೆಮರಿಯನ್ನು ಹಿಡಿದುಕೊಂಡು ಬಂದರು. 
೬. ತಮ್ಮ ತಾಯಿಗಳನ್ನು ಕಾಣದೆ ಬೇಳುಗರೆಯುತ್ತಿದ್ದವು 
[ಬೇಳ 4 ಕರೈ) 


ಬ್ಬ 
ಅವುಗಳು .. . 
(ತೆಂಗಾಕ್ಮ- 934), 


ಬೇಳ್ಬ್ಯ " ಬೇಡ್ಕು' ಪರಾ. 


ಬೇಳ್ಪೊಲ (ನಾ). (?) : ಈರಂಗೆ ಬೇಳ್ಳೊಲನಾವಂ ಶಿವಭಕ್ತನಾತನೆಲೆ 


ಸದ್ಭಕ್ತರ (ಕಂಠಾಕ. ೩೪). " ಬೆಳ್ವೊಲ *ಹೋ. [? 4- ಪೊಲ]. 


ಬೇಳ್ಕೆ (ನಾ). -ಮರುಳುಮಾಡುವಿಕೆ ; ಮೋಸಗೊಳಿಸುವಿಕೆ ; 'ಬೇಳ್ಕೆ 


ಮಾತು' ಪರಾ. [ಬೇಳ್ಕ್‌ 4 ಎಮ್ಮೆ] 


ಬೇಳ್ಕೆಮಾತು (ನಾ). ಮರುಳುಮಾಡುವ ನುಡಿ: ನೀಚರೆ ಬೇಳೆ 


ಮಾತನ್ನು ಕೇಳಿ ಕೆಡತಕ್ಕದ್ದೇ ಹೆಂಗಸರ ಹಣೆಯಲ್ಲಿ ಬರೆದಿದೆ. (ರೂರ. 
[ಬೇಕ್ಕಿ 4 ಮಾತ್ಕು] 
ಬೇಡ್ಕು? ಪರಾ. 


ಸೊಗಯಿಸುವ 
ಗಂಗಾದ್ವಾರದೊಳ್‌ ಮುನಿಜನಂಗಳ' ಬೇಳ್ವಿಗಳ್ಳುಪದ್ರವಂಗೆಯ್ವ ನಿರಾಟ 
ಕೋಟಿಯಂ ನಿಶಿತಶರಕೋಟಿಯಿಂದವಂಬಚ್ಚ ಟಿಸಿ. (ತಣ. 9-08 ಈ). 
ಪಿ. ಆಹುತಿ; ಬಲಿ: ಪೊಬಲ ಬೇಳ್‌ಕಟೆ ಗಳ್‌ ಮನೆಯಂ ಬೇಳ್‌ಕಟ್ಟೆಗಳ್‌, 
ಎಲ್ಲಮುವ್‌ ಪೊಲೆಗಲಸಿಯಿರ್ದತ್ತು ದೇವತೆಗಳಔಟಂದಮಿರ್ನ 
ಕೊಳ್ಳರೆಮ್ಮಿತ್ತ ಬೇಳ್ವಿಯನ್‌ (ಕತಿಗೊ: ೪8:09). ಬೇಳುವೆ: 
೧. ಬೇಳುವೆಯ ನೋಡೆನುತ ಮುನಿಗಳತಿಕೋಪದಿಂ ಸರ್ವಹೋಮವನು 
ಮಾಡೆ (0156. ೨೦-೪); ಅಶ್ವಮೇಧದ ಬೇಳುವೆಯ ಸಂಭ್ರಮದ ಧಾಳಾ 
ಧೂಳೆಯಲಿ ತಿವಿದಾಡಿದವು ಜಿಜ್ವೆಗಳು ಹುತವಹನ (ತಣ, ೦-೭-೫6); 
ಬೇಳುವೆಗಳೆ ಭಸ್ಮದ ಕೊಪ್ಪರಿಗೆಯ ಸಾಲೊಪ್ಪಿದುವು ದುರ್ಗದೊಳಗೆ 
(ಕ0ತ2. ೦೦-೦೩೪). [ಬೇಳ್ಕ್‌ 4 ವೆ] 


ಬೇಕ್ವೈ. ಬೆಳುವೆ. ಬೇಳುವೆ (ನಾ). ೧. ಮರುಳು ; ಮಾಯೆ ; ಮಾಟ: 


ತಲೆದೂಗಿ ಕೈರವಶ್ಯಾಮಳಂ ಬೇಳೆ ಸ್ವಿಯಿಂದಳವುದೋರದೆ ಮತ್ತೆ ನಮ್ಮನೇ 
ಸೆಳೆದು ತಳಿ ಸುತ್ತ ಮಾತದಂ ಮರಸಿದಂ (ಕರಬ: ೧೯-3೦): 


ಬೇಳ್ವೆಮಾತು 


ಬೆಳುವೆ : ೧. ವಿಲಾಸದ ನಿವಾಸವು ಬೆಳುವೆಯ ಬೆಳೆಸಿರಿ . , . ಎನಿಪ 
ಜೆಲೆವೆಣ್ಗಳ್ಳೆ ತಂದರು (ದಕ. ೩-೩೦). ಐ ಇದು ಛಂದಸ್ಸಿಗಾಗಿ 
ಮಾಡಿಕೊಂಡಿರುವ ರೂಪ. ಬೇಳುವೆ: ೩. ವಶೀಕರಣಮಾಡುವ 
ಉಪಾಯ,-ಸಾಧನ ; ವೀಳೆಯದೊಳೆಗೆ ಮದ್ದುಂಟೊ ನಿನ್ನರಸನಾ 
ತೋಳೊಳುಂಟೊ ವಶ್ಮಯಂತ್ರ ಬೇಳುವೆಯುಂಟೊ ತಿಲಕದೊಳಲ್ಲದರಿಂತು 
ಬೇಳಾಗಿ ನೀನು ಸಿಕ್ಕುವೆಯ (565. ೯-000) ; ತಾಳಿ ಹೊನ್ನುಂಗುರದವ 
ಬರೆ ಮೋಹದ ಬೇಳುವೆಯನು ನೀ ತಳಿದು ಮೇಲಾದೊಡವಿಯ ಸೆಳೆ 
ಕೊಂಡಾತನ ಚಾಳಿಸಿ ಬಿಡು ನೀ ಮಗಳೆ (ಕ9ರರಿ- ಒಂಟ. ೪. ದಡ್ಡತನ; 
ಬೆಪ್ಪುತನ ; ಮೂರ್ಬಿತನ ; ಸದ್ಗುರುಮೂಖವನೆಜ್‌ಯದಿಹ ಬೇಳು 
ವೆಯ ಬುದ್ಧಿಯಲಿ., , ಖಳ ತನ್ನೋಲಗಕೆ ನಡೆತಂದು ಮಂತ್ರಿ 
ಪ್ರಕರಕಿಂತೆಂದ (8ಕ್ಪೂತ. ೭-೪). ೫. ಮೋಸ; ವಂಚನೆ ; ಹೇಳುವೆನು 
ಕರ್ಣಂಗೆ ಶಕ್ರನ ಬೇಳುವೆಗೆ ಸಿಲುಕದ ಪರಿಯನೆಂದಾಲಿಸುತ ರವಿಯಿದ್ದ 
ನಿತ್ತಲು (ಕುಪ್ಮ- ೬೧3. 2೩-೨); ಬಲಿಭೂಪತಿಯಾಳುವ ನಾಡೊಳೆಲ್ಲಿಯುಂ 
* » « ಬೇಳುವೆ ಕೈತವಂ ಕಳವು ಹಃದರವಲ್ಲನೈತಂಗಳಿಲ್ಲ (ದಜಾನ. ೬-6); 
ಪುಲಿಕೇಶಿಯು , . . ಲಾಟರ ಆಟವನ್ನು ನಿಲ್ಲಿಸಿ ಮಾಳವರ ಬೇಳುವೆಯನ್ನು 
ಮುರಿದು ಗುರ್ಜರರನ್ನು ಜರುರ ಮಾಡಿದನು (6ತ್ಕೋತಿ- ೦೨೨). ೬. 
ಮೈಮರೆವು; ಎಚ್ಚರವಿಲ್ಲದಿರುವಿಕೆ: ಅವುಗಿದೇವಯ್ಯನರಸಿ ರುದ್ರಮ್ಮಗೆ 
ಕವಿದುದು ನಿದ್ರೆ ಬೇಳುವೆಯು (ರಗ. 9-4೬). ೭. ಕಳವಳ ; 
ಸಂತಾಪ: 'ಬೇಳುವೆಗೊಳ್‌' ಪರಾ. ೮, ಹಿಂಸೆ; ಕಾಟ; ಪೀಡೆ: 
ಕಾಮನ ಬೇಳುವೆಗೆ ಬೆಂಡಾದುದಿಬ್ಬರ ಧೈರ್ಯವಡಿಗಡಿಗೆ (ಕವ. ೯-೩೬)- 
ಜೇಳುವೆಮಾಡು -ಮಾಟಮಾಡು : ತೋಳ ಮೇಲೆಸೆವ ನರ್ತಕಿ ಸಹಸ್ರ 
ಗಳಾಗೆ ಬೇಳುವೆ ಮಾಡಿ ನೋಟೀರ ತಾಳದಾಡಿದನಾ ಶಕ್ರನ ವಿಕ್ರಿಯದಾ 
'ಉಪವೇನ ಪೇಳುವೆನು (6ನಂತ- ೬-೦೬). ಬೇಳ್ವೆಯ ಬೂದಿ - ಬೇಳುವೆ 
ಬೂದಿ: ಅರಲ.ಪರಾಗಮೆಂಬ ಪೊಸ ಬೇಳ್ವೆಯ ಬೂದಿಯನಟ್ಟು ಮಲ್ಲಿಕಾ 
ತರುಣಿಯ ಭೃಂಗನೀಲಮಣಿಮಾಲೆಯನೊಯ್ಯೆ ರೆಂಬ ಚೋರನಂ ಪರ 
ಭೃತನಂದು ಕಂಡು (ಕಾ8ಕೇ. ೦೦-೨೫), [ಬೇಳ 4 ವೆ] 
ಬೇಳ್ವಿಮಾತು, ಬೇಳುವೆಮಾತು (ನಾ). ಮರುಳಂ ಮಾಡುವ ಮಾತು; 
ಬಣ್ಣದ "ಮಾತು; ಅವರ ಬೇಳ್ವಮಾತಿಗೆ ಮರುಳಾಗಿಬಿಟ್ಟು, ಆ 
ಹೆಳವೀನೇ ಹೆಂಡತೀಂದುಕೊಂಡುಬಿಟ್ಟರೆ, ಸನ್ನ ಮನೆ ಹಾಳಾಗಿಹೋಗಿ 
'ಬಿಡುತ್ತೆಲ್ಲಯ್ಕಾ! (ಉನೂಕ: ೬೨) , ಸಾವಿತ್ರಮ್ಮ ಏನೂ ಅರಿಯದವರು. 
'ಬೇಳ್ವೆಮಾತಿಗೆ ಬಹಳ ಬೇಗ ಮೋಸಹೋಗುತ್ತಾರೆ (ತಾಯಿಕ, ೩೨), 
ಬೇಳುವೆಮಾತು : ಈ ಬೇಳುವೆಮಾತಿಗೇನಂತೆ ? ನೀನು ಪಾರ್ಟು 
ಮಾಡಿದರೆ ಅವಳಿಗೆ ಸೊನ್ನೆ ಬಿದ್ದರೆ? (ಕಾಯು. ಬ್ರ. 
[ಬೇಳ್ವೈ 4 ಮಾತು] 
ಬೇಳ್ಕೊಲ (ನಾ). (ಯಜ್ಞಭೂಮಿಯಂತಿರುವ) ಮಟ್ಟಸವಾದ 
ಭೂಮಿ (?) : ಆಳ್ವ ಲಮುಳ್ಳೊಡಶ್ವಬಲಮಿಲ್ಲ ಭಟಾಶ್ವಬಲಂಗಳು 
ಳ್ಳೊಡಂ ತೋಳ್ವಲಮಿಲ್ಲ, ., ಆಳ್ವೆಸಗೆಯ್ಯದೇಕೆ ಬಲಿವರ್‌ ಮಲೆಪರ್‌ 


ಮಲೆಯೆಂಬುದೇನದಂ  ಬೇಳ್ಳೊ ಿಲಮಾಗೆ ಮುಂ ತುಲೌದನಲ್ಲನೆ 
ಲಕ್ಷ್ಮಣನೆಂಬ ರಾವಣಂ (4೪. ೪/1, ಶಿಕಾಂ. ೦೩೬-೨೭; ?; ಶಾಶಮಂ. 66 


ನೋ). 'ಬೇಳ್ಬೊಲ" ಹೋ. [ಬೇಳ 4- ಪೊ] 
ಬೇಲ್‌, ಬೇರ್‌, ಬೇಜು (ಸಪೂರೂ). 'ಬೇಜಕ' ಎಂಬುದಕ್ಕೆ ಸಮಾಸ 
ಗಳಲ್ಲಿ ಬರುವ ಆದೇಶರೂಪ : 'ಬೇಜೂರ್‌', “ಬೇರ್ಕೆಯ್‌' ಪರಾ, 


ಬೇರ್‌ : 'ಬೇರ್ಮನೆ' ಪರಾ. ಬೇಟಿ : ಒಂದಣಲ್ಲಿ ಒಂದು ಬಿಚ್ಚಿ 
ಬೇಜುಮಾಡಬಾರದಾಗಿ ಪ್ರಾಣಲಿಂಗ ಒಂದೆ ಉಪದೇಶವೊಂದೆ. 
ಕ್ರಿಯಾಕರ್ಮ ಒಂದೆ ನೀವಿನ್ನುವುದ ಬೇಜುಮಾಡಿ ನುಡಿವಿರಯ್ಯಾ 


(ತತ್ಮಕ. ಕ. ೨೦-೪೬); ಕುವಲಯವೈರಿ ಪಂಕರುಹಮಿತ್ರನ ಶೇಷರಸಾಪಹರ್ತು. 


೬೬೪೫ 


ಬೇಟಿ 


ವೆಂದವನಿಜನಂ ಪಿಸುಣ್ಣೆ ಡೆದೆಲೇ ಜಗದಂಬಿಕೆ ಬೇಜುಮಾಡಿದರ್‌ (ಅನಂತ. 
1-00೬). "ಬೇಟುದೋಮು”, 'ಬೇಜುಪಡು' ಪರಾ. 

[< ಬೇಲ್ಸ್‌. / ತಮಿ. ಮಲ. ವೇ: ತೆಲು ದೇರು. ವೇಜು; 
ಕೋತ. ವೆರ್‌] 

5 |ಬೇಜ್‌ರಿಸು (ಕ್ರಿ). ಪ್ರತ್ಯೇಕವಾಗಿ, ಇರಿಸು; ಬೇರೆಯಾಗಿರಿಸು ; 
ಪ್ರತಹೀನರನನಿಬರುಮಂ ಕ್ಷಿತಿಪತಿ ಬೇಜ್‌ರಿಸಿ ಮಾನ್ಮರಂ. ಮನ್ನಿಸೆ 
(ಅಪು. ೧೫-೦4); ಕರೆಗಿ ಕಾಸಿದ ವಿದೈೆಯನು ಜೀಜ:ರಸಿ ಶುದ್ಧಬ್ರಹ್ಮ ವನು 
ಕಂಡರಿಸಿದಂತಿರಲೆಸೆವ ಶಿವನನು ಕಂಡನಬುಜಭವ (ಕುಮ್ಮಾಕ,. ೩-೦೬); 
ಸರ್ವಜ್ಞ ಸರಸಿಜೋದರ ಕಂತುರತಿಗೆ ಗಾಂಧರ್ವವಿವಾಹವ ಮಾಡಿ 
ನಿರ್ವಾಣಗೊಟ್ಟು ಬೇಜಃರಿಸೆಂದು ಮುನಿ ಗರ್ವದಿಂ ಬಿನ್ನಯಿಸಿದನು. 
(ವೋಶತ. ೦೩-೬೨). [ಬೇಜ್ಕಿ 4 ಇರಿಸು] 

ಬೇಜು 'ಬೇಖ್‌' ನೋ. 

ಬೇಜುಕೆಯ್‌ 'ಬೇರ್ಕೆಯ್‌' ನೋ. 

ಬೇಲಯಗಾಣ್‌ (ಕ್ರಿ). ಬೇರೆಯಾಗಿ ಕಾಣು ; ಪ್ರತ್ಯೇಕವಾಗಿ ಗಣಿಸು ; 
ಭಂಡಾರ ಬೊಕ್ಕಸ ಮನೆಗಳ ನೋಳ್ಪನಾ ಭಂಡಾರಿಗಳು ನೋಡುವಂತೆ 
ಕಂಡಬರೆಲ್ಲರೀ ನೃಪನದೆಂಬರು ಬೇಜುಗಂಡೆಣಿಸುವನು ತಾನೊಳಗೆ (665, 
೭೫-೩೬) [ಬೇಜು (೬ ಬೇಲ್‌) 4 ಕಾಣ್‌] 

ಬೇಖುದೋಣು (ಕ್ರಿ). ಬೇರೆಯಾಗಿ ತೋರು, - ಕಾಣಿಸು ; ಪ್ರತ್ಯೇಕ 
ವಾಗಿ ನಿಲ್ಲು: ಗುರುಮಹಾತ್ಮೆಯೊಳಗೆ ಶಿಷ್ಕ ಬೆರಸಿ ಬೇಲುದೋಣದೆ 
ಗುರುವೆ ಶಿಷ್ಕ ಶಿಷ್ಕನೆ ಗುರುವಾದ ನಿತ್ಯಸೇವ್ಯನು (ಶಿನಗೀ, 

[ಬೇಜು (< ಬೇಲ್‌) 4 ತೋಜು] 

ಬೇಜುನುಡಿ (ಕ್ರಿ). ಪ್ರತ್ಯೇಕವಾಗಿ ಹೇಳು ; ಬೇರೆಯಾಗಿ ಹೇಳು : 

ಬೇಜುನುಡಿವೆಡೆಯೊಳಾ. ವ್ಯತಿಷ್ಠಥಗ್ಹಿನಾಂತರಮೆಂಬ ಪೆಸರ್ಗಳಕ್ಕುಂ 
(ಮಂಗರಾ, ೦೩೩-೭೦) - [ಬೇಕು ( ಬೇಟ) 4 ನುಡಿ] 

35 [ಬೇಜುಪಡು 'ಬೇರ್ಪಡು' ನೋ. 

ಬೇಜುವೋಗು (ಕ್ರಿ ಶ್ರಿ). ಪ್ರಶ್ಯೇಕವಾಗಿರು :, ಬೇಳುಮನವಾದೀತಿಂದು 
ಬೇಜುವೋದಳು. ನೋಡಾ ಅವ್ವಾ ಕಮ್ಮರಿವಜೀವಳು ನೋಡಾ ಅವ್ವಾ 
(ಸಳನು.21, ೨೦೨-೫೬). [ ಬೇಲು (ಬೇಲ್‌) *ಪೋಗ್ಗು (< ಪೋ) 

ಬೇಜಣೂರ್‌ (ನಾ). ಅನ್ಯಸ್ಥಳ; ಪರವೂರು ; ಸೋಂಬನಂ ಮೆಚ್ಚಿ 
ಬೇಜೂರ್ಗೆ ಫೋದ ಸೂಳೆಯಂತುಯ್ಯಲಾಡುವ ರಣದೇವತೆಯರಿಂ 
(ಕಾತ್ಮಸಾ- ೩೨೯ ಕೂದ್ರಕ) ; ಬೇಜೂರ್ಗೆ ಪೋದ ನಲ್ಲರ ನೆನೆದು ದೂಅಸುವೃ 
ನೀಜಿಯರ ನಿಡುಸುಯ್ಯ ಗಡಣದಿಂ (ಕವ್ಮಣ. ೩೪); ಮಗಳ್ಗೆ ಬುದ್ಧಿ 
ಪೇಳ್ವು ನಿಜರಮಣಿವೆರಸಿ ಬೇಚೂರ್ಗವಂ ಪೋದಾಗಳ್‌ (ಕೃತಂ. tod) 

[ಬೇಜು್‌ 4 ಊರ್‌] 4 

35 (ಬೇಟೆ, ಬೇರೆ (ನಾ). ೧. ಪ್ರತ್ಯೇಕವಾದುದು ; ಸಂಬಂಧವಿಲ್ಲದುದು; 
ದೂಜಲಟ್‌ಯೆನು ಸುಭಟರಿಗೆ ಮನ ಬೆಟ್‌ ನುಡಿ ಬೇಜಾಯ್ತೂ 
ಸೆಮರದೊಳು ವಿ. ವಿಶಿಷ್ಟವಾದುದು: ಆ 
ಕಾಂತೆಗಂದು ನಯಂ ಬೇಲ್‌ ಬೆಡಂಗು ಬೇಕಿ ಪೊಳೆಮುಗಚ್ಛಾಯೆಯುಂ 
ಬೇಜಿ ತೊಟ್ಬಿನೆ ಮೆಯ್ದೋಣಕ (ಆಂಫ: ಸಿರಿ ಗಿರಿಜಾತೆ 

ಶಾರದೆ ಶಚಿಮುಖ್ಯರು ಸರಿಯಲ್ಲವಿವಳೆಚ್ಚು ಬೇಲ್‌ (ನೋಹತ, ೦೦-8). 

೩. ಇನ್ನೊಬ್ಬ ವ್ಯಕ್ತಿ; ಅನ್ಯವೃಕ್ತಿ : ನೀಂ ಬೇಲ್‌ಮಗೆ ಸುಯೋಧನನೇಂ. 

ಬೇಜಯೆ (ಶಂಕರಾ, ೭-೬೩) ; ಇವಳನ್ನ ಶರೀರದಿಂ ಬೇಜಲ್ಲಳ (ಉಾರಂಪೂ- 

6೦೭) ; ನೀಂ. ಬೇಜಾಂ ಬೇಜ'ಿಂಬ ಭಿನ್ನಬುದ್ಧಿ ನಿನಗಂ ನನಗಂ ಬೇಡ 

(ಶಂತತಂ. ೦೨೩-೪) . (ಗು)- ೪ ಪ್ರತ್ಯೇಕವಾದ : ಮರಕತಮಣಿವಿರಚಿತ 

ವಿಮಲಭಿತ್ತಿ ಪೊಗಬಲ್ಕರಮುರಿದಟು ಬೇಕ ಭಿತ್ತಿ (ಆರಿತು. ೪-೩೦ ರಗಳ) ; 

ಬೆಡಂಗುಗಳೆ ಬೇಜಕೆ ' ಭಂಗಿಗಳ ' ಲಳಿಗಳಿದೇಂ ಕಡುಜಾಣನೆ. 


20 ೬-೫೬೭), 


30 


(ಕಪಾಲ. ೭-೮), 


ಬತ) 


ಬೇಟಿ 


(ಎಳೆ. 21- ೦೩೩-೦೦೬; 982), ಆನು ಚೆನ್ನ ಮಲ್ಲಿಕಾರ್ಜುನಂಗೆ ಮದುವಳಗೆ 
ಎನಗೆ 'ಬೇಣ್‌ ಶೃಂಗಾರವೇಕೆ (ಉುಶಾರೇ. ೨. ೬-೬೪) ; ದೇಹಚ್ಛಾಯೆ 
ಗುಂಟೇ ಬೇಟ ಬೇಪೈೈ (ಕುಣತ. ೨-೯೪): ಬೇರೆ: ೪. ಮಹತ್‌ 
ವರ್ಗದಲ್ಲಿ ಮೊದಲಿನಿಂದಲೂ ಮೆರೆಯುತ್ತಿದ್ದ ಪ್ರತ್ಮಯಗಳನ್ನು ಜಾಗ 
ಬಿಟ್ಟು ಬೇರೆಡೆಗೆ ಹೋಗುವಂತೆ ಮಾಡಿತು ! (ಗ್ರಾಂ. ೨೬0) ; ನೋಟಗಳ 
ಕಗ್ಗಟ್ಟು ಬಿಚ್ಚಿದುತಾಗಿ ಮೇಣ್‌ ಆಟವಾಡುತಲಿಹುದು ಬೇರೆಡೆಯ ಬಿಗಿದು 
(ಕಾ೦೨ರ. 1೬-33), 

ಬೇಚಕಿವೇಲಕಿ, ಬೇರೆಬೇರೆ, ಬೇಟಕಿಬೇಜಕಿ (ದ್ವಿರುಕ್ತಿ) : ವಾಸುಗಿಯು 
ಮಲ್‌ಯಲಾಜದೆ ಬೇಸಜುಗುಂ ದೈಶಿ ಬೇಲ್‌ವೇಜಪ್ಪುದಲ್‌ಂ (ಕಂಕಾ. 
0-9೬); ದ್ವಾರವತಿಯಲ್ಲೂ ಜೋಡಿದೇವಾಲಯಗಳು ಕಟ್ಟಲ್ಪಟ್ಟವು. ಆದರೆ 
ವೇಲಾಪುರಿಯಲ್ಲಿದ್ದಂತೆ ಜೇರೆಬೇರೆಯಾಗಿರದೆ, ಒಂದನ್ನೊಂದು ಅಂಟಿ 
ಇದ್ದವು (೫೦೧. ೦೩೪); ಪಂಚೇಂದ್ರಿಯವೃತ್ತಿಗಳೆ ಬೇಆಕಿಬೇಜ. 
ರೂಪಂದಳೆದುವೆನಿಪಂಗುಳಿಗಳಿಂ ಮನಂಗೊಳಿಸುವ ಕರಕಮಲಂಗಳ. 
'ಚಂದ್ರಾಪೀಡಂ ನೀಡೆ (ಗರಂಉ. ೩೮)- 

[ದೇ.॥ ಕೊಡ. ಬೋರೆ ; ತೆಲು. ವೇರೆ] 


ಬೇಟ, ಬೇರೆ (ಅ). ೧. ಪ್ರಶ್ಯೇಕವಾಗಿ: ಪದಸೆಟುಕೋಟರಥಂ|' 


ಬೆರಸು ಬೇಣೊಡ್ಡಿ ನಿಂದರ್‌ (ಕಂಕಣ. 00-8೭ ನ); ಎನಗೆ 

ಭೀಮಾರ್ಜುನರವೊಲು ನೀನನುಜನಲ್ಲದೆ ಬೇಟಿ ನಿನ್ನಲಿ ಮನವಿಭೇದವ 

ಬಲ್ಲೆನೇ (ಕುನ್ಮಾಳೀ ೨-೩9) ಕಟ್ಟೆಂಬ ನುಡಿ ಮಾಲೆಗಾರ್ತಿಯರೊಳು 

« «೬ ಕುಟ್ಟೆಂಬ ನುಡಿ ವ್ರೀಹಿಯೊಳಲ್ಲದೆ ಬೇಟ? ದಿಟ್ಟಿಸಲಾ ನಾಡೊಳಿಲ್ಲ 

(ಕಂ: ೨-08)- ಬೇರೆ: ೨. ಕೂಡ; ಜೊತೆಗೆ: ಆರ್ಯಕ:- 
ಅಯಂಧಪಾಣಿಗಳು ಬೇರೆ (ಅರ್ಹಳ. 01, [ಬೇಲ್‌] 

ಬೇಟ? (ನಾ). (2): ಸಸಗವಳ್ಳಿಯಾಯ್ಮಯ್ಯಗಾವುಣ್ಣ ಗೋಸಾಸ 
ಮಿಬ್ಬಿಂ ಅಮಿರ್ತ್ವರಸಿಗೆ ಬೇಚಿಂ ಕಾಲ. ಕಟ್ಲ್‌ ಕೊಟ್ಟಿರ್‌ (ಮ್ಮ, ೦೯೪೨, 
೬೦-೦೨ ; 1002). [1] 

ಬೇಟ, ಬೇಳಿ (ನಾ). ೧. ಹೇಡಿ ; ಅಂಜುಪುರುಕ : ಕಾಳಾಂತಕನಂತೆ 
ನಾಡೆ ಹಳಿಯುಂ ಹರಿಯುಂ ಕಡುಕೆಯ್ದು ಪಾಯ್ದು ಮಾಣುಂತಿಆ್‌ 
ವಲ್ಲಿ ಬೇಟ ಭಯದಿಂ ಬಿಅಗಿತೋಡ[ನೆ] ನಿನ್ನಧೀಶ[ನುಂ](ರ್ಭವತಿ. ೪-೨೪). 
ಬೇಳಿ : ೨. ನಪುಂಸಕ ; ಷಂಡ: ಖೂಳನೆಂ ಮೂಳನಂ ಮೋಟನಂ 
ಮುಕ್ಕನಂ ಕೀಳುಜಾತಿಯನು ಪುರುಳಳಿದ ಮೆಯ್ಯಾದೊಡಂ ಬೇಳಿ ಬೆಲೆ. 
ಯಿತ್ತೊಡವನಂ ಕಾಮನೆಂಬ ದುಶ್ಮೀಲೆಯರು ಕಣ್ಣೆ ಸೆದರು (ಹತಳಾ- ೪-19). 

[ಪೇಡ] 

ಬೇಟೂರ್‌ (ನಾ). ಒಂದು ಊರಿನ ಹೆಸರು : ಬೇಲೂರರಾ ಮಗಂ 
ಮಾದಪ್ಪನ" ಪ್ರಭುಗೌಡಿ ಬೇಟೂರಾ ಎಮ್ಮೆಯ ತೊಕಳೊಳ್‌ ಗುದ್ದಿ 
ಆನ್ನಿಉಸಿದು. ಸತ್ತನ್‌ 


(ಎಕೆ. ೫, ಕೋರಾರ. ೨೨೩-೨ ; ಸು. 9501). 
[? .- ಊಂ 

ಜೇಟ್ಪ 'ಬೇಡ್ಕು' ಪರಾ. 

ಬೈ, 'ಬಯ್‌,' ನೋ. 

ಬೈ, 'ಬಯ್ಕ್‌' ನೋ. 

ಬೈ 'ಬಯ್ಸ್‌' ನೋ. 

ಜ್ಕೈ (ನಾ). (ಬತ್ತದ) ಒಣಹುಲ್ಲು: 'ಬೈಸೂಡಿ', 'ಬೈಹುಲ್ಲು' 
ಪರಾ. ತುಳು. ಬೈ, ಬಯಿ] 

ಬೈಂಡು (ನೊ). ಪುಸ್ತಕಕ್ಕೆ ಹೊದಿಸಿದ ರಟ್ಟು.- ಮೇಲುಹೊದಿಕೆ : 
ಬಂಗಾರದಂಚು ಮೊರೊಕೊ ಬೈಂಡು (906: ೩೬) - [- "0. 21೧0] 

ಬೈಂದವ (ಗು)- ೧. ಬಿಂದುವಿಗೆ ಸಂಬಂಧಿಸಿದ. (ನಾ). ೨. [ಶೈವ] 
ನಿರ್ಮಲತೆ ; ಶುದ್ಧತೆ : ಷಡಧ್ವಾತೀತವಾದ ನವಚಕ್ರೋರ್ಧ್ವಭಾಗದ 


೬೬೪೬ 


ಬೈಕೆಗೊಡು 


ಪರಿಗ್ರಹಶಕ್ತಿಯ ಮಸ್ತೆಕಾಗ್ರದಲ್ಲಿ ನಿರ್ಮಲ ಪರಿಪೂರ್ನ ಪರಪ್ರಕಾಶಮಹಾ 

ಶಕ್ತ್ಯವಿನಾಧೂತ ನಿಜವಸ್ತುವಿನಲ್ಲಿ ಬೈಂದವಾನಂದಾದಿ ವಿಲಕ್ಷತೆಯಿಂದಾದ 

ನಿಜಶಿವಾಭಿವ್ಯಕ್ತಿಯಿಂದಾದ (ಕ್ರ. ೦-೫; ಪರೆಮನಾದಾಕ್ಷರದಿ 

ವಿಕಲಸ್ವರಗಳಡಗಿ ಕರ ರಂಜಿಸದೆಯಿರ್ವ ಮಾಳ್ಯೆಯಿಂ ಬೈಂದವಂ 

$| ಪರಬಿಂಡುವುಧ್ಯದೊಳಡಂಗಿಂದದಿ (ಇಕೋಪು- ೧೬-೪). “ಬೈಂದವ 
ಶರೀರೆ' ಪರಾ. [ಸಂ.] 

[ಬೈಂದವತರೀರ (ನಾ). [ಶೈವ] ಮಲರಹಿತವಾದ ಶರೀರವುಳ್ಳವನು ; 
ನಿರ್ಮಲದೇಹಿ : ಒಂದಾಣನದ ಮಲವನುಳ್ಳ ವಿಜ್ಞಾನತಲರೆಂದೆರಡು 
ಮಲದಿನಾ ಪ್ರಳಯಾಕಲರು ಕೇಳ ಕಂದಾ ತ್ರಿಮಲದ ಸಕಲಾಕಲರು 
ಮೂವರಿವರೊಳಗೆ. ವಿಜ್ಞಾನಕಲರೂ ಬೈಂದವಶರೀರರುಮನಾದಿಮುಕ್ತರು 
ಶಿವನೊಳೊಂದಿ ಶಿವಸಮದ ಸಾಯುಜ್ಯಪದಮಂ ಪಡೆವುತೆಂದೆಂದು 
ದುಃಕರ್ಮದೂರರಾಗಿರ್ಪರೈ  (ಏಕ್ಕತ್ರ-. ೬-೬-೬೦) ; ಪ್ರಥಮವರ್ಗದಲ್ಲಿ 
ರುವವರು ಪರಿಪಕ್ಚಮಲರಾದರೆ ಬೈಂದವಶರೀರವೆಂಬ ಶುದ್ಮಸೈಪ್ಟಿಶರೀರ 
ವನ್ನು ಕೆಲವರಿಗೆ ಕೊಟ್ಟು , , ಪಂಚಕೃತ್ಯಾಧಿಕಾರ ಮೊದಲಾದುವುಗಳನ್ನು 
ಅನುಗ್ರಹಿಸುವನು (೬೨೫. ೨೧): [ಸಂ] 

ಬೈಕ (ನಾ). ತಿರುಪೆ; ಯಾಚನೆ ; ಭಿಕ್ಷೆ: “ಭೈಕ್ಷದೊಳ್‌ ಬೈಕಂ" 
(೪೫೯೨. ೬೮); ಅವಜ್ಞೆಗೆಯಾ ನಾಯನ್ವುಗದೆಡೆಯೆಲ್ಲಮಂ ಪುಗಿಸಿ 
ಬಯ್ಯ £ಬೈಕ ದ ಭುಜನಮಾಗೆ ಮಾಡಿ ತೊಟ್ಟಿಗೆ ವಿಭು ಸಾಯೆ ಪೊಯ್ದು 
ಕಿವಿಯಂ ಪಿಡಿದೂಡಲೊಡರ್ಚಿ ಬಂದನೇ (ಕುಮಾ, ೨-೬೩), 
“ಬೈಕಂಗುಳಿ". `ಬೈಕಂದಿರಿ' ಪರಾ. [4 ಸಂ. ಭೈಕ್ಷ] 

ಬೈಕಂಗುಳಿ (ನಾ). ಭಿಕ್ಷೆ ಬೇಡುವುದೇ ವೃತ್ತಿಯಾಗುಳ್ಳವನು: ತಿರುಕ; 
ಯಾಚಕ ;: ಈತಂ. . . ಬೈಕಂಗುಳಿ ಬೇಡಿ ಪೊಬಲೆಲ್ಲಮಂ ತೊಬಲ್ಲು 
ಬಸಿಅಂ ಪೊರೆವೊಂ (ಕಕ್ಕಾರಾ ೪೬-೭); ಕಿಸುಗುಳನಪ್ಪ ಬೈಕಂಗುಳಿ [೫- 
ಬಯ್ಕಂಗುಳ್ಳಿ, ಬೆಸನಂಗುಳ್ಳಿ, ಬೈಸಂಗುಳಿಸಯುವುಂ ಕಟ್ಟಿ ಪಟ್ಟ 
ಕಳ್ಳನುಮಂ ಕಂಡಿದು ಮುನ್ನಿನ ಪಾಪದ ಫಲಮಿದೀಗಳಿನ ದೋಷದ 
ಫಲಮೆಂದು ಬಗೆದಜಸಿದು ನೆಗಟ್ಟುದು ಗಸನಮೆ (ಕೇಠಸಂ- ೪6-0). 

[ಬೈಕ ----ಕುಳ್ಳಿ) 

ಬೈಕಂಗೊಳ್‌ (ಕ್ರಿ). ಭಿಕ್ಷೆಯನ್ನು ಪಡೆ: ಮುಂದಿಟ್ಟು ಚ್ರಮಂ 
ತಿರಿತಂದುದುಮಂ ಪಾಳಮಿರ್ದು ಬೈಕಂಗೊಳ್ಳೊಂದಂದದೆ ಕೊಂಡುದು 
ಮನದೇನೆಂದುನ್ನತಿ ಮಾಡಿ ಪೊಗಲಕ್ತಿ (604: ೧೪-೬); ತಿರಿವುದು 
ಬೈಕಂಗೊಳ್ಳದು ಮೊರೆವುದು ಮಜ್‌ದುಂಬಿಯಲ್ತಿ (ಗಣ್ಯರ: 88): 

[ಬೈಕ 4 ಕೊಳ್‌] 

'ಬೈಕಂದಿರಿ ' (ಕ್ರಿ). ತಿರುಪೆಗಾಗಿ ಸುತ್ತು ; ಭಿಕ್ಷೆಗಾಗಿ ಅಲೆದಾಡು : 
ಇರ್ವರುಂ, . . ಕಪ್ಪಡಮುಟ್ಟು ಬೈಕಂದಿರಿದಿನ್ನಪ್ಪೊಡಮೋದುವಮೆಂದು 
ತಾಯ್ಗೆ ನುಡಿದೊಡಂ (ರಣ: 4-೦). [ಬೈಕ ತಿರಿ] 

ಬೈಕಂಬೇಡು (ಕ್ರಿ) ಭಿಕ್ಷೆಕೇಳು;. ಯಾಚಿಸು ; ಓಡಿದ ಲಾಳಂ 
ಕಿವಿವಿಡಿದಾಡದ ಚೋಳಂ ವಿನಷ್ಟರಾಜ್ಕಂ ಬೈಕಂಬೇಡಿದ ಕಳಿಂಗಂ 
(at. 171» ಶಿಕಾರಿ, 0೩೭-೨೦: 114); ಕೆಲರ್‌... ಪೆಅರ ಮನೆಗಳಂ 
ಪೊಕ್ಕಯ್ಕೋಯಿಂದು 'ಬಯ್ಕಂ £ಬೈಕಂ3 ಬೇಡಿ ಇಕ್ಕದ ಮನೆಯಂ ಬಯ್ದು 
೬೬ ಸತ್ತು ದುರ್ಗತಿಗಳ್ಳೆ ಸಲುವರ್‌ (846. ೧೪). (ಬೈಕ - ಬೇಡು] 

ಬೈಕೆ 'ಬಯ್ಯ್ಯೆ' ನೋ. 

ಬೈಕೆಗೊಡು (ಕ್ರಿ). ನಿಕ್ಷೇಪವಾಗಿಡು; ನ್ಯಾಸವಾಗಿರಿಸು : ನ್ಯಾಸಾಪಹಾರ 
ಬೈಕೆಗೊಟ್ಟರ್ಥಪ್ರ ಮಾಣಮಂ ಮಣಿದು ಕಿಅಿಸಿದಂ ಪೇಟ್ಮಡನಿತೆಯೆಂಬುದು 
(ತಸೂನ್ಮ- ೨೩6) ; ಏನಂ ಬೇಡುವೆನೆಂದಬ್ದಾನನೆ ಬಗೆ ಬೆದೆ ಬಗೆಗೆ 
ಬಂದೊಡಮೆಯನೊೊಲ್ಲಾನೆರೆದಾಗಳಿ ಕುಡಿಮೆಂದಾ ನೃಪತಿಗೆ ಕೈಕೆ ಬೈಕೆ 
ಗೊಟ್ಟಳ್‌ ಮೆಚ್ಚಂ (ಕರನ. ೩-೬೭): [ಬೈಕೆ (ಇಬಯ್ಕ್ಯೈ) - ಕೊಡು) 


20 


36 


ಜೈಗಳು 
ಬೈಗಳು 'ಬಯ್ಲುಳ್‌' ನೋ 
ಬೈಗು 'ಬಯ್ಗು' ನೋ. 
ಬೈಗುಂಬೊಟ್ಟು 'ಬಯ್ಸುಂಬೊಚ್ಚು' ನೋ. 
ಬೈಗುಗಪ್ಪು (ನು). ಸಾಯಂಕಾಲದ ಮಬ್ಬುಗತ್ತಲೆ ; ಸಂಜೆಗತ್ತಲು : 
ಮತ್ತೊರ್‌ದಿನಂ, ಬೈಗಂಗಪ್ಪಿಳಿಯುತ್ತಿರೆ ಸೀತೆ ಮರ್ಬಿನೊಳ್‌ ಕಂಡಳಾ 
ರನೊ ಕಲ್ಲ ನೆತ್ತಿಯೊಳ್‌ '(ಕ್ರೀಕಾಶಾ- 08-006) ; ಆ ವೇಳೆಗಾಗಲೆ 
ಬೈಗುಗಷ್ಟ್ಯ ಪಸಂಸುತ್ತಿತ್ತು (ನುಷ್ಮುತೆ. ಇಂ) 
[ಬೈಗು (ಎ ಬಬಬ್ಗು) 4 ಕಷ್ಟ (ಆಕರ್ಪ) ) 
ಬೈಗುಗೆಂಪು “ಬಯ್ದು ಕೆಂಪು" ನೋ. 
ಬೈಗುದಂಪು : (ನಾ). ಸಂಜೆಯ ತಂಪು. ಶೈತ್ಯ ೩ ಬೈಗುದಂಪೆಲ 
ರ್ಗಳು ಸೊಗಸಿ, ಮಲೆದಲೆಗೋಡಿನೊಂದರೆಯ ಓದಗ ಕುಳಿತು 
ವಿಶ್ರಮಿಸಿಕೊಳುತಿರ್ದೂರ್ಮಿಳುಪ್ರಿಯಂ ಬೆರಗಾದನೊಂದದ್ದು ತವನು 
ಭವಿಸಿ Grmes: ೨೦೪-೨೬೭), 
[ ಬೈಗು (ಬಯ) -.- ತಂಪ್ಯ (ಎತಣ್ಣು) ) 
ಜೈಗುದುರ್ಬು (ನಾ): ಇ ಬೈಗುಗಪ್ಪು : ವ್ಯಾಫ್ರಮುಖ . . , ನೋಡು 
ತಿರೆಯಿರೆ. ಬೈಗುಮರ್ಬು ತೀವುತ್ತಿರ್ದ ದೃತ್ಯಿವಸ್ತೀರ್ಗಮಂ. ಕಂಡು 
ದೇನನೋ ! (2೬೫8೩. ೦೩-೫೩), 
[ ಬೈಗು (ಬಯ) ೬. ಮರ್ಬು (ಆ ಮರ್ವ್ಯ)] 
ಜೈಗುಮಲ್ಲಿಗೆ (ನಾ). ಸಂಜೆಯಲ್ಲಿ ಮಾತ್ರ ಅರಳುವ ಒಂದು ಬಗೆಯ 
ಮಲ್ಲಿಗೆ ; ಸಂಜೆಮಲ್ಲಿಗೆ : ಕಾಂತಾಜನಂ . . , ಅಲರ್ದ ಬೈಗು 
ಮಲ್ಲಿಗೆಯ ಚೊಲ್ಲೆಯಗ ತುಜುಬಿಂ ಕಣ್ಣೆಡ್ಡಮಾದುದು. (ಉಕ್ಕಿ. 
33-00). 
[ ಬೈಗು (ಎಬಯ್ಮು) + ಮಣ್ಣಿಗೆ, ಸ ಬೈಯಮಲ್ಲಗೆ ] 
ಬೈಗುವೊಳ್ತು 'ಬಯ್ಸುಂಬೊಬ್ಬು` ನೋ 
ಬೈಗುಳ 'ಬಮ್ನುಳ್‌' ನೋ. 
ಬೈಗುಳ 'ಬಯುಳ್‌' ನೋ. 
ಬೈಗುಳು 'ಬಯ್ಲುಳ್‌' ನೋ. 
ಬೈಗೆ, 'ಬಯ್ದು' ನೋ. 
ಬಗ್ಯೆ (ನಾ). ಒಂದು ಬಗೆಯ ಮಾನು: ಮಾರ್ಕಿಟ್ಟಿನಲ್ಲಿ ನದಿಯ 
ಮಿನು ಅಲ್ಲದೆ ಸಮುದ್ರದ ಕಾಣೆ, ಕುರ್ಚಿ, ಬೈಗೆ, ಬೂತಾಯಿ ಎಲ್ಲ... 
ತಂದಿದ್ದರು (4. 19). ಗೆ] 
ಬೈಜರು (ನಾ). (?): ಗಂಧದ ಮಡುವಿನೊಳ್ಳೆಟ್ಟಿ ಕೈ ಹಗರಿ 
ನೊಳ್ಳಂಧಿಸಿ ತಂಂಬೂಲಚೆಂಡ ಇದು ಬಾ್‌್‌ ೨೪ಗಿಕ್ಕಿ ಉಚಗಿರಿಗೊಯ್ದಾ ಗ್ಗ 
ನಿಂದು ಬೈಜರಿಗೆ ನೂಳುವರು (6ರ: ೪೪). [?) 
ಬೈಜಿಕ (ಗು). ಬೀಜದಿಂದ ಉಂಟಾದ ; ರೇತಸ್ಸಿನಿಂದ ಹುಟ್ಟಿದ : 
'ಬೈಜಿಕದೋಷ' ಪರಾ. [ಸಂ. 
ಬೈಜಿಕದೋಷ (ನಾ). “ಗರ್ಭಾಧಾನಾದಿ ಸಂಸ್ಕಾರಗಳಿಂದ ಗರ್ಭ 
ಮತ್ತು ಬೀಜಸಂಬಂಧವಾದ ದೋಷಗಳ ನಿವಾರಣವಾಗಿ ಜೀವನು 


ಪಾಪವಿಮುಕ್ತನಾಗುತ್ತಾನೆ. ಬೀಜವೆಂದರೆ ಶುಕ್ಲ ಶೋಣಿತಗಳು. 
ತತ್ನಂಬಂಧವಾದ ನಿಷಿದ್ವಕಾಲಮೈಥುನಾದಿ ಪ್ರಯುಕ್ತವಾದ 


ದೋಷವೇ ಬೈಜಿಕದೋಷ"' (ಕಾರರ- 33): ಕುಲೀನಮನೆತನದ 
ಹೆಣ್ಣುಮಕ್ಕಳ ಜೀವನವನ್ನು ಮಾಡುವಲ್ಲಿ ನಿಮ್ಮ ತಂದೆಯು 
ನಿಷ್ಠಾತನು . . . ಈ ಬೈಜಿಂದೋಷದ ಪರಂಪರೆಯನ್ನು ನಾನು ತಡೆಯಲೇ 
ಬೇಕು (108ಎ: ೬೫). [ಸಂ.) 

ಬೈಟಕ್ಕು 'ಬೈಠಕು: ನೋ. 

ಬೈಕ 'ಬೈರಕು: ನೋ. 


೬೬೪೭ 


ಬೈಠಕುಖಾನೆ 
ಬೈಶಕ್‌ಕೋಣೆ " ಬೈರಕಕೋಣೆ ` ನೋ. 
ಬೈತಕ್‌ಖಾನೆ * ಬೈಠಕುಖಾನೆ ' ನೋ. 
ಬೈತಕ್‌ಮುಷ್ಕರ (ನಾ). ಯಾವುದಾದರೊಂದು ಕೋರಿಕೆಯ ಪೂರೈಕೆ 
ಗಾಗಿ ನೆಲದ ಮೇಲೆ ಪಟ್ಟುಹಿಡಿದು ಕುಳಿತು ಮಾಡುವ ಸಂಪು; 
“ ಧರಣಿಸಂಪ್ರ, ಬೈಠಕ್‌ಮುಷ್ಕರ " (8/2-12-861೩0- ತ್ರಾ. ೭೪). 
[ಬೈಠಕ್‌ (ಎ ಬೈಕು) 4 ಮುಷ್ಕರ] 
ಬೈಕಕ ' ಬೈರಕು' ನೋ. 
ಬೆತಳಕೋಣೆ. ಬೈಠಕ್‌ಕೋಣೆ (ನಾ). ಮನೆಗಳಲ್ಲಿ ಅತಿಥಿಗಳನ್ನು 
ಕೂರಿಸುವ ಸ್ಥ! 4; ದಿವಾನಖಾನೆ:. ನನ್ನನ್ನು ಬೈಠಕಕೋಣೆಗೆ 
ಪುನಃ ಎಳೆದುಕೊಂಡು ಹೋದಳು (umn. 039). ಬೈಕಕೋಣೆ : 
ಬೈಶಃಕೋಣೆಗೃಳಲ್ಲಿ ನಿಲುಗನ್ನಡಿಗಳೂ ಪಠಗಳೂ ₹ಟ್ಟಿವೆ (ರೌೌಂತ್‌, ೦೦೬) 
[ಬೈಕಕ (« ಬೈಠಕು) 4- ಕೋಣ್ಮೆ ( ಎಕೋಣ್‌)] 
ಬೈಕಕಖಾನೆ "ಬೈಕಕುಖಾನೆ' ನೋ. 
ಬೈಕಕಿ ` ಬೈಠಕು' ನೋ. 
ಬೈಕಕು, ಬೆಟಕ್ಕು. ಬೈಠಕ್‌, ಬೈಠಕ, ಬೈಶಕಿ (ನಂ). ೧. ಕುಳಿತು 
ಕೊಳ್ಳುವಿಕೆ; ಕೂರುವಿಕೆ : ರಸುಗಳ ಬೈಠಕಿಗೆ, ಇನ್ನೊಂದು ಎತ್ತರ 
ವಾದ ಮಂಚದಿಡುತ್ತಾರೆ (ayo ೩). ೨. ಕುಳಿತುಕೊಳ್ಳುವ ಜಾಗ. 
ಸ್ಥಳ. ೩. (ಸಂಘ, ಸಮಿತಿ ಮುಂತಾದುವುಗಳ ಸದಸ್ಯರು ಸೇರುವ) 
ಅಧಿವೇಶನ ; ಗಜೇಂದ್ರಸಿಂಹನ ಬೈರಕಿನಲ್ಲಿ ಇಂದು ಮುಂಜಾನೆ 
ಯಿಂದ ಯುದ್ಧಸಮಿತಿಯ ಬೈಠಕು ನಡೆದಿದೆ (೩೭೩೫. 00). 
೪. (ಸಂಗೀತ, ನೃತ್ಯ ಮುಂತಾದುವುಗಳ) ಕಚೇರಿ; ಗೋಷ್ಠಿ: 
ಸುಂದ್ರಾಸಾನಿಯ ಮನೆಯಲ್ಲಿ ಚಿಕ್ಕ ಬೈರಕು ಕೂಡ ಆಗಿ ವಸಂತನು , . . 
ಐದುರೂಪಾಯಿನೋಟನ್ನು ಆಕೆಯ ಕೈಗೆ ಹೊಡೆದನು (ಗಂತೂಯಿ... 304); 
ಆಕೆ ಅನೇಕ ಕಡೆ ಸಂಗೀತಬೈಶರುಗಳಿಗೆ ಹೋಗಬೇಕಾಗುತ್ತಿತ್ತು, 
(80. ೨೪). ಬೈಟಕ್ಕು : ೪. ವೇಷ ಭೂಷಣಗಲಲ್ಲದೆ ಒಬ್ಬೊಬ್ಬರು 
ಒಂದೊಂದು ಪಾತ್ರವನ್ನು ವಹಿಸಿ ಉಳಿತ ೪ಡೆಯಲ್ಲಿಯೋ ಈ ಪ್ರಸಂಗವನ್ನು 
ವಾಚನ ಮಾಡಬಹುದು . . , ಇದಕ್ಕೆ * ಬೈಟಕ್ಕು ? ಎಂದೂ ಹೆಸರಿದೆ. 
(ಹುಕಣ. ೦; ನನ್ನ ಸರಿಸಮನಾಗಿ ಜಾಡಬಲ್ಲವನು ನಿಮ್ಮಲ್ಲಿ 
ಯಾರಿದ್ದಾರೆ , . . ಎಂದು ಗಂಭೀರವಾಗಿ ಹೇಳಿ ಅಲ್ಲೇ ಬೈಟಕ್ಕಿಗೆ 
ಕಳಿತ (ಕನ್ನತು, 1, 380) ಬೈಠಕ್‌; ೪. ಅನೇಕ ಉತ್ತರಾದಿ 
ಗಾಯಕರು, ತಮ್ಮ" ಬೈಫಕ್‌ ' (ಕಚೇರಿ)ನಲ್ಲಿ, ತ್ಯಾಗರಾಜರ ಮತ್ತು 
ಪುರಂದರದಾಸರ ಕೃತಿಗಳನ್ನು ಹಾಡಲು ಮೊದಲುಮಾಡಿದ್ದಾಃ ರೆ 
(ಸುಗೀತ9- ೦೬) ; ಪೆಟ್ಟಿಗೆಯನ್ನು ೬. ನಾನಾಸಾಹೇಬರು ಬೈಕಿನ 
ರೀತಿಯಲ್ಲಿ ಕುಳಿತು ಬಾರಿಸಲಿಕ್ಕೆ ಪ್ರಾರಂಭಿಸಿದರು (ರುತ. ೪). 
ಬೈತಕ : ೩. ಅ.ಭಾ.ರಾಷ್ಟ್ರೀಯಸಮಿತಿಯು ೧೯೨೧ರ ನವ್ಹೆಂ 
ಬರದಲ್ಲಿ ದಿಕಿಯಲ್ಲಿ ಕಡಿದ ಬೈಠಂದಲ್ಲಿ, , . ಬಾರ್ಡೊಲಿ ಇದು 
ಒಂದು ವಿಶಿಷ್ಟ ತಾಲೂಕ ಎಂದು ನಿಶ್ಚಯಿಸಲ್ಪಟ್ಟಿತು (ಗಾಗ್ರತ, 0೬). 
೪. ಅವರು... ಹಾಡುವ ಸಮಾರಂಭಕ್ಕೆ ಬೈಠಕಯೆಂದೆನ್ನುತ್ತಾರೆ 
(ರಾಗ: ೦೬) ; ಅವನ ಒಂದು ಬೈಠಕನ್ನು ಎಲ್ಲರೂ ಕೇಳಲು ಸಾಧ್ಯವಿಲ್ಲ 
(ಉತ್ರ. 11, 0066) ೫. ಬಿಡಾರ; ಠಿಕಾಣಿ; ಮೊಕ್ಕಾಂ: 
ಶ್ಯಾಮರಾಯ ಊರಿಗೆ ಬಂದು ವಾಡೆಯಲ್ಲಿ ಬೈಠಕ ಹಾಕಿದ ದಿನವೇ, 
ರಾಚಪ್ಪ ತನ್ನ ಚೇರಿಯನ್ನು . . . ಸ್ಥಲಾಂತರಿಸಿದ (ರಕತ. 11 6೬)- 
ಬೈಶತಿ: ೩. ಇಂದಿನ ಬೈಥಕಿಯಲ್ಲಿ ಇದೇ ವಿಷಯದ ಚರ್ಚೆಗೆ ಆರಂಭ 
ವಾಗಿತ್ತು (ಕಾಜು. 3,  [*-ಹಿಂ. ಮರಾ. ಬೈರಕ್‌] 
ಬೈತಕುಖಾನೆ, ಬೈಠಕ್‌ಖಾನೆ, ಬೈಠಕಖಾನೆ (ನಾ). ಸಮಾರಂಭ, 
ಸಭೆ ಮುಂತಾದುಪ್ಪಗಳನ್ನು ನಡೆಸ 'ಲು ಅನುಕೂಲವಾಗಿರುವ 


ಬೈತ 


ವಿಶಾಲವಾದ ಹಜಾರ... ಪಡಸಾಲೆ; ದಿವಾನಖಾನೆ: ಮೆಹರ 
ಉನ್ನೀಸೆಯು ತನ್ನೆ ಸ್ವಂತ ಬೈರಕುಖಾನೆಯಲ್ಲಿ ಕುಳಿತುಕೊಂಡು 
ಚಿತ್ರಪಟಗಳನ್ನು ಬರೆಯುತ್ತ ತಾಂಬೂಲಚರ್ವಣವನ್ನು ಮಾಡುತ್ತಿದ್ದಳು 
(10ಳುಂ- ೩೩). ಬೈಶಕ್‌ ಖಾನೆ: ತಮ್ಮ ಬೈರಕ್‌ಖಾನೆಯಾದ ಪಟಮಂಟಪ 
ದೊಳಗೆ ಆದರದಿಂದ ಕರೆದೊಯ್ದು ದಿವ್ಕಾಸನದಲ್ಲಿ ಕುಳ್ಳಿರಿಸಿ ಕುಶಲಪ್ರಶ್ನೆ 
ಗಳನ್ನು ಮಾಡಿದರು (ಶ್ರೀರಾಯು. 36); ಅತಿಥಿಗಳೆಲ್ಲರೊ ಬೈಠಕ್‌ಖಾನೆಯನ್ಲಿ 
ಸೇರಿದಾಗ ಆ ಬೇಹಾಗ' ಹಾಡನ್ನು ಹಾಡುವಂತೆ ನನ್ನನ್ನು ಕೇಳಿಕೊಳ್ಳು 
ತ್ರಿದ್ಧಳು (2006-11: 6). ಬೈತಕಖಾನೆ : ಎರಡು ಅಂತಸ್ತಿನ ಬೈರಕ 
ಖಾನೆ ; ದೊಡ್ಡ ದೇವರ ಮನೆ (ರಣ. ೪); ಡಾಕ್ಟರ ರಂಗಣ್ಣನ 
ಮನೆಯ ಬೈಠಕಖಾನೆ (ಹೊಸಂಸಾ- ೧೪೦). 
[ ಬೈಥರು 4 ಖಾನೆ. / ಹಿಂ. ಬೈಠಕ್‌ಖಾನಾ ] 

ಬೈತ "ಬಯ ' ಪರಾ. 

ಬೈತಲಿಕ್ಕು (ಕ್ರಿ). ಬೈತಲೆ ತೆಗೆ: ಬೈತಲಕ್ಕಿದೆನು ನಾನೆ. ನನ್ನ ಕೈಯಾರ 
(669. 309-4). [ಬೈತಲೆ ( ಎ ಬಯ್ತಲೆ) ಇಕ್ಕು] 

ಬೈತಲೆ " ಬಯ್ತಲೆ' ನೋ. 

ಬೈತಲೆದೆಗೆ "ಬಯ್ದಲೆದೆಗೆ' ನೋ. 

ಬೈತಲೆಬಟ್ಟು. ಬೈತಲೆಬೊಟ್ಟು (ನಾ). ಬೈತಲೆಗೆ ಧರಿಸುವ ಆಭರಣ ; 
ಬೈತಲೆಮಣಿ, : ಜಡೆಬಿಲ್ಲೆ ಬೈತಲೆಬಟ್ಟು (ಸರಣ. ೦೦-0೫. ಬೈತಲೆ 
ಬೊಟ್ಟು : ಮಂದಗಮನೆಗೆ ಮಂದಾರದ ಬೈತಲೆಬೊಟ್ಟಂ . . . ಸಮೆದು 
ಸಿಂಗರಿಸಲೊಡ೦ (ಕಾಮಾಕ್ಕ. ೦೩೦-೦೦)- 

[ಬೈತಲೆ ( «ಎ ಬಯ್ತಲೆ ) 4- ಬಟ್ಟು] 

ಬೈತಲೆಬಟ್ಟೆ ' ಬೈತಲೆವಟ್ಟೆ ' ನೋ. 

ಬೈತಲೆಬೊಟ್ಟು * ಬೈತಲೆಬಟ್ಟು' ನೋ. 

ಬೈತಲೆಮಾವು (ನಾ). ಒಂದು ಬಗೆಯ ಮಾವು: ಪಳಿಮಾವು ಭಾವಿಸ 
ಲಡಿಕೆಮಾವು ಗಿಳಿಮಾವು ಬೈತಲೆಮಾವು (ಸನರೋ, 3೪-೪). 

[ಬೈತಲೆ ? . ಮಾವು] 

ಬೈತಲೆವಟ್ಟೆ, ಬೈತಲೆಬಟ್ಟೆ (ನಾ). ಬೈತಲೆ ತೆಗೆದಿರುವ ಸ್ಥಳ: 
ಪ್ರಸರಿಸಿದುನ್ನತತಿಮಿರಪ್ರಸರದೊಳೆಡೆಸಿಲ್ಕಿ ಮಿಣುಪ ಕಿಸುಸಂಜೆಯವೋಲ್‌ 
ಮಿಸುಗುವ ಬೈತಲೆವಟ್ಟೆಯೊಲೆಸೆದುದು ಸಿಂದೂರಲೇಖೆ ತದ್ಬಾಲಿಕೆಯಾ 
(ಉಪ್ಕರಿ. 8-8). ಬೈತಲೆಬಟ್ಟೆ : ತೊಲಗದ ಕತ್ತಲೆಯಂ ಪೊಕ್ಕಲೆವಿಂದು 
ಮರೀಚಿಯಂತೆ ತತ್ಕಾಂತೆಯ, ಬೈತಲೆಬಟ್ಟೆಯೊಳೆಸೆದುದು. ಕೋಮಲೆ 
ಯೊರ್ವಳೆಮರ್ಚಿದೆಳಿಯ ಮುತ್ತುಮಣಿಯ ಸಾಲ್‌ (ಉದ್ದರಿ. 6-26): 

[ಬೈತಲೆ ( ೬ ಬಯ್ತುಲೆ ) -೬- ಬಟ್ಟಿ] 

ಬೈತಲೆವಣಿ " ಬಯ್ತಲೆವಣಿ' ನೋ. 

ಬೈತು]" ಬಯ್‌, ` ಪರಾ. 

ಬೈತ್ರ 'ಬಹಿತ್ರ' ನೋ. 

ಬೈದಿತಿ (ನಾ). ಗಿಡಮೂಲಿಕೆಯ ಔಷಧಿಯನ್ನು ಕೊಡುವವಳು: 
ದೇಯಿಬೈದಿತಿಯು ಕೂಡಲೆ ಎದ್ದು ತಾನು ತಂದಿದ್ದ ಔಷಧದ ಪೊಟ್ಟಳ 
ವನ್ನು ಬಿಚ್ಚಿ ಅಮ್ಮಣ್ಣನು ಮೊದಲು ಹೆಚ್ಚಿದ್ದ ಮದ್ದನ್ನು ತೊಳೆದು 
ತೆಗೆದಳು (ಕೋಟಿ. ೩). [ಇ ಬೈದ್ಯ 4 -ಇತ್ತಿ (ಆ. ಇತ್ತಿ)] 

ಬೈದೆ ' ಬೈದ್ಯ' ನೋ. 

ಬೈದ್ಯ, ಬೈದೆ. ವಯಿದ್ಯ (ನಾ). ೧. ವೈದ್ಯ; ಡಾಕ್ಟರು: ವೈದ್ಯ 
ವೆಂಬುದರ ರೂಪವೇ ಬೈದ್ಯ (ಕುಣ. ೨33): ತಿಮ್ಮಣ್ಣ ಬೈದ್ಮನ ಮನೆ 
ಯೊಳಕ್ಕೆ ಹೋದನು: (ಗದ್ಯ. ೩೩). ೨. ಒಂದು ಜಾತಿಯ ಹೆಸರು 
ಮತ್ತು ಆ ಪಂಗಡವದರು ತಮ್ಮ ಹೆಸರಿನ ಕೊನೆಯಲ್ಲಿ ಸೇರಿಸಿ 
ಕೊಳ್ಳುವ ಶಬ್ದ : ಬಿಲ್ಲವರನ್ನು ಬೈದ್ಯ ಎಂದೂ ಕರೆಯುತ್ತಾರೆ 


೬೬೪೮ 


15 


38 


ಚೈರಗಿಬೀಟ್‌ 


(ತುಳುನಾ- ೨೨೨); ಅವಳಿಗೆ ಏಳು ವರ್ಷ ವಯಸ್ಸು ಎಂದಾಗ ಪಂಜದಲ್ಲಿನ 

ಪದ್ಮ ಬೈದ್ಯನಿಗೆ ಕೈ ಹಿಡಿಸಿ ಕೊಟ್ಟುಬಿಟ್ಟಿದ್ದೇವೆ (44603. ೩). ಬೈದೆ: 

೧. ಇವರು . , . ಗಿಡಮೂಲಿಕೆಯ ಔಷಧಿಗಳನ್ನು ಕೊಡುವ 

ಉದ್ಯೋಗವನ್ನು ಮಾಡುತ್ತಿದ್ದುದರಿಂದಲೂ ಬೈದ್ಯ(ಬೈದೆ) ಎಂದು 

ಕರೆಯಲ್ಪಟ್ಟರು (ತುಳುನಾ. ೨33). ವಯಿದ್ಯ : ೨. ವಾಸ್ತೇವವಯಿದೃ 

ನಾರನವಯಿದ್ವ , , . ಯೀಂತಿನಿಬರು . , , ಕೊಟ ಶಾಸನದ ಕ್ರಮ 

ವೆಂತೆಂದರೆ 1406); ನಾರಣವಯಿದ್ಕನ 

ಹಾಳಿಯ ೫x x ೫ (ಎಕ. ೪111, ಶೀರ್ಥಹ. 0೦೭೩-೦೦ ; 1424). 

[ < ಸಂ. ವೈದ್ಯ/ತುಳು. ಬೈದ್ಯ ] 

ಬೈನಾಡು (ನಾ). ಬಯಲುಸೀಮೆ, ಪ್ರದೇಶ ; ಪಾಂಡಿ, ಕೊಂಗು,. 
ವಯನಾಡು. ತುಳಂ ಮತ್ತು ಪುನ್ನಾಡು ಎಂಬ ಕೇರಳದ ಐದು 
ಸೀಮಾಪ್ರದೇಶಗಳಲ್ಲಿ ಒಂದು; ಈಗಿನ ವೈನಾಡು: ಬೈನಾಡ ಸೀಮೆ 
ತಮ್ಮ ಅಧೀನ ಎಂದು, ತಾವು ಫಿರಿಯಾದಿ ಮಾಡಿದ್ದು ನಾವು ವಿಚಾರಣೆ 
ಮಾಡಿದ್ದರಲ್ಲಿ. . . ನಕಲು ನಮಗೆ ಬಂದು ಸೇರಿತು (ಉಾತೇಂಡ್ರ. 0೬೦) - 

[.-ಮಲ. ವಯನಾಡು] 

ಬೈನಿ 'ಬಯಿನೆ' ನೋ. 

ಬೈನೆ ` ಬಯಿನೆ" ನೋ. 

ಬೈಪಣೆ (ನಾ). ಕೊಟ್ಟಿಗೆಯಲ್ಲಿ ದನಕರುಗಳಿಗೆ ಮೇವು ಹಾಕುವುದಕ್ಕಾಗಿ 
ಕಟ್ಟಿರುವ ತೊಟ್ಟೆ; ಗೋದಲೆ; ಗೊಂತು : ದನಗಳ ಮೋರೆ ಎಜಕುನಲ್ಲಿ 
ನೆಲವನ್ನು ಮಣ್ಣಿನಿಂದ ಏಂಸಿ ಬೈಹುಲ್ಲು:ಹಾಕಲು ಬೈಪಣೆ ಮಾಡಿರುವರು 
(ಶಾಳಿಗಿ ೪0) [.-ತುಳು. ಬೈಪಣೆ] 

ಬೈಬಲ್‌ 'ಬೈಬಲ್ಲು' ನೋ. 

ಬೈಬಲ್ಲು, ಬೈಬಲ್‌ (ನಾ). ಕೈ ಸ್ತರ ಧರ್ಮಗ್ರಂಥ : ಪೂರ್ವೋತ್ತರ 
ಮಾಮಾಂಸೆಗಳೆರಡೂ. . . ಬೈಬಲ್ಲಿನ ಓಲ್ಡ್‌ ಟೆಸ್ಟ್‌ಮೆಂಟ್‌ ಮತ್ತು ನ್ಯೂ 
ಟೆಸ್ಟ್‌ ಮೆಂಟ್‌ ಇದ್ದ ಹಾಗೆ (೫೮ರ. 0೬0) ; 'ಶತ್ರುವು ಬಲದ ಗಲ್ಲದ ಮೇಲೆ 
ಹೊಡೆದರೆ ಎಡಗಲ್ಲವನ್ನೂ ಮುಂದು ಮಾಡಿ'ಯೆಂದು ಬೈಬಲ್ಲು ಹೇಳುತ್ತದೆ. 
(ರುಣ. 06), ಬೈ ಬಲ್‌ ; ಕ್ರೈಸ್ತರ ಒಂದು ಸಾಂಪ್ರದಾಯ ... 
ಬೈಬಲ್‌ವಾಕ್ಕವನ್ನು, ಪ್ರಮಾಣವಾಗಿ ತೋರಿಸಿ ಸ್ತ್ರೀಯರಲ್ಲಿ ಆತ್ಮ 
ವಿಲ್ಲನೆಂದು ವಾದಿಸುತ್ತಾರೆ (6೫5: ೦೯೩). [೬-ಇಂ. sible] 

ಬೈಮಾತು (ನಾ). ಬಯ್ಯುವ ಮಾತು; ತೆಗಳಿಕೆ; ನಿಂದೆ ; ಕನ್ನಡದಲ್ಲಿರುವ" 
ನಮ್ಮ ಬೈಮಾತುಗಳನ್ನು ನೋಡು. ತೀರಾ ಮದ್ದು. ಸಪ್ಪೆ, ನೀರಸ್ಮ 
ನಿಷ್ಪ್ರಯೋಜಕ (ನರರು. 11, ೮೬೩)- 

[ಬೈ (ಬಯ್ಯ) 4 ಮಾತು] 

ಬೈಮೂಗ 'ಭೈಮೂಗು' ನೋ. 

ಬೆಯ 'ಬಯ್ಸ್ಮ್‌' ನೋ. 

ಬೈಯು 'ಬಯ್‌,' ನೋ. 

ಬೈರ “ಬೈರವ ನೋ. 

ಬೈರಗ (ನಾ). ಒಂದು ಬಗೆಯ ಪಕ್ಷಿ: ಆ ಪನಂಗಳೊಳು ಶುಕ. , . ಬೈರಗ 
೬೬೬ ವಾಸಕ ಮೊದಲಾದ ಚಿತ್ರರೂಪಶಕ್ತಿಗಳುಳ್ಳ ಪಕ್ಷಿಕುಲಂಗಳುಂ 
(826. ೨೦೨). 'ಭೈರಿ' ಪರಾ. [? 7 

ಬೈರಗಿ 'ಬೈರಿಗೆ' ನೋ. 

ಬೈರಗಿಬೀಟಿ (ಕ್ರಿ). (ರಂಧ್ರಮಾಡುವ ಸಾಧನದಿಂದ ಕೊರೆದಂತೆ) 

ತೂತು ಬೀಳು; ರಂಧ್ರವಾಗು: ಧಾರಾಮದದಿಂದೆ ನೆಲಂ ಬೈರಗಿ 

'ಬೀಟ್ವಂದದಿಂದೆ ಬಿಡುತಪ್ಪ ಮಹಾವಾರಣಘಟೆಯಿಂ ನಿಚ್ಚಂ ಕಾರಂ 

ಕೈಕೊಂಡು ಮೆಟ್‌ವುದಾತನ ರಾಜ್ಯಂ (ಸೂಸು. 5-9): 


(3322, 73-11. ೪೦-೦೭ ; 


[ಬೈರಗಿ (<ಎಬೈರಿಗೆ) 4- ಬೀಟ್‌ 


1 7 6A 


ಬೈರವ 


ಬೈರವ, ಬೈರ (ನಾ). ೧- ಶಿವ; ಈಶ್ವರ: ಭಕಾರಕ್ಕೆ ಬಕಾರಂ... . ಭೈರವ 
ಬೈರವ, ಭೋಗ--ಬೋಗ (ಕರರ. ೨೫೩ ಶ್ರಜೋ). ಬೈರ: ೨. ಒಬ್ಬಾತನ 
ಹೆಸರು: ಕಿಟ್ಟುಂ ಬನ್ನನ ಬೈರನಯ್ದೆ ಜಯಮಂ... ಮಾಚ್ಬಿಂ (೪. 21, 
(3). ಕೃತ್ಯಕ. ೪೦-6; 900). 'ಬೈರವೋಜ' ಪರಾ. [-ಆಸಂ. ಭೈರವ) 
ಬೈರವಾಸ * ಬೈರಾಸು' ನೋ. 
ಬೈರವೋಜ (ನಾ). ಒಬ್ಬಾತನ ಹೆಸರು; ಗೋಪಾಲದೇವನೆ ಮಗ 
ಗಯಂಣನು ಬೈರವೋಜಂಗೆ , . - ಕೊಟ್ಟ ಭೂಮಿಯ ಕ್ರಮ (ಎಕ. ೪, 
ಶಿನನೊ- ೪-೩: ?). [ಬೈರ (ಎಜೈರವ) ಜ್ಯ (ಇಒವರುು)] 
ಬೈರಾಗಿ (ನಾ). ಸಂಸಾರದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡವನು ; 
ವಿರಕ್ತ; ವಿರಾಗಿ: “ಬೈರಾಗಿ -- ವೈರಾಗಿನ್‌” (ಕೋ: ೩೨); ಕೆಲ ಬೈರಾಗಿ 
ಗಳೂ.ಮುಂತ್ರಿಕರೂ ನಾವು ಚಿನ್ನವನ್ನು ಮಾಡಬಲ್ಲೆವೆಂದು ಹೇಳುತ್ತಾರೆ. 
(ತುರಿಯ. ೪-006) ; ಬೈರಾಗಿಯು ಮಂಟಪದಲ್ಲಿ ಯೋಗಪಟ್ಟವನ್ನು 
ಹಾಕಿಕೊಂಡು ಕುಳಿತಿದ್ದನು (8ೀಣದು. 63). [ಸಂ. ವೈರಾಗಿನ್‌] 
ಬೈರಾಗಿಣಿ (ನಾ). ವಿರಕ್ತೆ; ವಿರಾಗಿಣಿ : ಬೈರಾಗಿಣಿಯೂ ನಾನೂ ನಾಳೆ. 
ನಗರಕ್ಕೆ ಹೊರಡುತ್ತೇವೆ (0908. 000)... [£ಸೆಂ. ವೈರಾಗಿನೀ] 
ಬೈರಾಗಿತನ (ನ್ಯಾ. ವಿರಕ್ಷಿ; ವೈರಾಗ್ಯ: ಬೈರಾಗಿತನಕ್ಕೆ ಮರುಳಾದವಂಗೆ 
ಮನೆಯ ಹೆಂಗಸಿನ ಹಂಗೆ ? (0೫೮. ೫೪). [ಬೈರಾಗಿ 4- - ತನ] 
ಬೈರಾವಳಿ (ನಾ). ಒಂದು ಬಗೆಯ ಬತ್ತ : ಕೊಡಗು ಮಳಲಕಂತೆ ಹರಹನ 
ಡುಣ್ಣಗಳೊಡನೊಪ್ಪುತಿಹ ಬೈರಾವಳಿಯ ಕಡುಸೊಬಗಾಂತಿಹ ಚಂದ್ರೋ 
ಪಯಶಾಲಿಯೆಡೆವಿಡದೆಸೆಟುವರ್ತಿಯಲಿ (ಕಂಠಂ, ೩-೬೦). [ ?] 
ಬೈರಾಸ “ಬೈರಾಸಂ' ನೋ. 
ಬೈರಾಸು, ಬೈರವಾಸ, ಬೈರಾಸ, ಬೈರ್ವಾಸ (ನಾ). ೧. ಮೈಮೇಲೆ 
ಹೊದೆಯುವ ವಸ್ತ್ರ ; ಉತ್ತರೀಯ: ಕತ್ತಿ, ಎಲೆಅಡಿಕೆ ಚೀಲ, ಒಂದು 
ಬೈರಾಸು. ಇಷ್ಟನ್ನು ತಾನೇ ಹುಡುಕಿ ತೆಗೆದುಕೊಂಡು ಗುಡಿಸಲಿನಿಂದ 
ಹೊರಬಿದ್ದ (ಕ0ಕೂ. ೦೨೮). ೨. ನೀರು ಹೀರಲು ಅನುಕೂಲವಾಗಿರು 
ವಂತೆ ಜಾಳುಜಾಳಾಗಿ ಹೆಣೆದ ವಸ್ತ್ರ; ಪಾಣಿಪಂಚೆ : ತಲೆಯೊರಸಲು 
ಬೈರಾಸನ್ನು ಹುಡುಕಿ ತಂದಿಟ್ಟು , , . ಕರೆಯುವಾಗ ಪಂಡಿತರು ಬಚ್ಚಲು 
ಮನೆಯೊಳಗೆ ಬಂದಿದ್ದರು (ಅನುಕ. 10; ಮೊಳಿಕೈವರೆಗೆ ಒಂದು ಅಂಗಿ. 
ಆರೇಳು ಮೊಳದ ಒಂದು ಚುಂಗು ಪಂಚೆ . . . ಹೆಗಲ ಮೇಲೊಂದು 
ಬೈರುಸು (ಟಾವೆಲ್‌) (ಶೋ. ೦೫). ಬೈರವಾಸ : ೧. ಬಿದ್ದ ದೋತ್ರ 
ವನ್ನೂ ಬೈರವಾಸವನ್ನೂ ಎತ್ತಬೇಕು (ಕಗ. ೬ಬಿ. ಬೈರಾಸ : ೧. ನನ್ನ 
ಮೈಯನ್ನು ಒಂದು ಬೈರಾಸದಿಂದ ಮುಚ್ಚಿಕೊಂಡೆ (ರೆಲ್ಮಿತ, ೩೪); ಸೇವಕ 
ಕಿರುಪಂಚೆ ಮತ್ತು ಬೈರಾಸಗಳನ್ನು ತಂದು ಪ್ರಭುಗಳಿಗೆ ಕೊಟ್ಟಿ (ಯಂಕ. 
* ಬೈರ್ವಾಸ : ೨. ಹಚ್ಚೆಡ ಚಿಂದಿಕುಪ್ಪಸಗಳನಿಂಬಿಟ್ಟು ಸ್ವಚ್ಛವ 
'ಸದೊಡನೆ ಬೆಟಿಚ್ಚದೆ ವಿಂಂದರು (ಕೋತತ, 4-೪4). 
[ಇಓ ಸಂ. ಬಹಿರ್ವಾಸಸ್‌ . / ತುಳು. ಬೈರಾಸ್‌ ಬಯಿರಾಸ್‌; 
ತೆಲು, ಬೈರವಾಸ, ಬಯಿರವಾಸ] 
ಬೈರಿ, ಭೈರ್ಕಿ (ನಾ). ಒಂದಂ ಬಗೆಯ ಮರ : 


10 


16 


2 


30. 


5: 


ಅಜ್ಜನ ಪಟ್ಟೆ, ಅರಂಜೆ, 


ಬೈರಿ, ಜಾಗುರಿ, ವಿಡವೃಕ್ಷ (sn. ೭-೦೨೩). ಭೈರಿ, 2 ಅಜ್ಜನ 
ಪಟ್ಟಿ, ಅರಣ್ಯಪಟ್ಟೆ, ಅರಣ್ಯೆ, ಅರುಜಿ, ಭೈರ... ವಿಷವೃಕ್ಷ”[ 10 
(34,8. 04). [?1 


ಬೈರಿಗೆ. ಬೈರಗಿ (ನಾ). ೧. (ಭೂಮಿ, ಮರ ಮುಂತಾದುವುಗಳನ್ನು) 
ತೂತು ಕೊರೆಯಲು ಬಳಸುವ ಒಂದು ಬಗೆಯ ಉಪಕರಣ : 
ಬೈರಿಗೆ , . . ಮರದ ಒಳಕ್ಕೆ, ಹೋಗುವ ಆಯುಧ (ತಮ್ಮನು. ೦೦೩); 
ಇದನ್ನು ಭೂಮಿಯಲ್ಲಿ ಸಾವಿರಾರು ಅಡಿಗಳ ಆಳಕ್ಕೆ ಕಂಡಿಗಳನ್ನು ಕೊರೆಯು 
ವುದಕ್ಕಾಗಿ ತಯಾರು ಮಾಡುವ ಬೈರಿಗೆಗಳಿಗೆ ಉಪಯೋಗಿಸುವರು 


೬೬೪೯ 


ಬೈಲುಗಮ್ಮಾರ 

(ಪಾಕ: ೩). ೨. (ಆಲಂ) ಬೇಸರ ತರಿಸುವುದು; ತಲೆಚಿಟ್ಟು ಹಿಡಿಸು 

ವುದು; .ಅವನ ಬೈರಿಗೆ ಪ್ರಾರಂಭವಾಗಿ ಆಗಲೇ ತುಂಬಾ ಹೊತ್ತಾಯಿತು 

(69). ೩. ತಲೆಚಿಟ್ಟು ಹಿಡಿಸುವವನು ; ಬೇಸರವನ್ನುಂಟು ಮಾಡು 

ವವನು: ಅವನೊಬ್ಬ ಬೈರಿಗೆ, ಅವನ ಸಹವಾಸ ಎಲ್ಲರಿಗೂ ಸಾಕಾಗಿದೆ. 

(6). ಬೈರಗಿ: ೧. ಚಂಡಬಲ ನುಗ್ಗಾಯ್ತೂ ಬಲ ಮುಂಕೊಂಡು 

ಬರೆ ಬೈರಗಿಯಿನರೆದಂತಾಯ್ತು (498. ೬-೬೪). “ಬೆ. ೈರಗಿಬೀಟು್‌ ಪರಾ. 

[ದೇ.॥ ತುಳು. ಬೈರಿಗೆ, ಬೈರಯೆ, ಬೈರವು] 

ಬೈರಿಗೆಕೊರೆ (ಕ್ರಿ). ೧. ರಂಧ್ರ ಮಾಡುವ ಸಾಧನದಿಂದ ತೂತು ಕೊರೆ: 
ಅವನು ಬಾಗಿಲಿಗೆ ಬೈರಿಗೆಕೊರೆದು ಅಗುಳಿಯನ್ನು ಅಳವಡಿಸಿದನು (6). 
೨. (ಆಲಂ) ಇರಿ ; ಚುಚ್ಚು: ಬಾಲಕರೆಲ್ಲರ ಮನದಲ್ಲೂ ಭೀತಿ ಬೈರಿಗೆ 
ಕೊರೆಯುತ್ತಿತ್ತು (ಕರಶ- ೦೬). [ವೈರಿಗೆ 4 ಕೊರೆ (4. ಕೊಟಿಕ್ಕಿ)] 

ಬೈರೂಪ (ನಾ). ೧. ನಾನಾ ಬಗೆಯ ರೂಪ,-ವೇಷ,-ಸೋಗು ; 
ಬಹುರೂಪ ; ಗಡ್ಡ ಜಡೆ ಕಂಥೆ ಲಾರಿಭನವ ತೊಟ್ಟಿರುವ ಬೈರೂಪ 
ದಂತೆ (ಗೂ೫. 3೮0-3); ಬಹುಬಗೆಯಿಂದ್ರಜಾಲಿಗಳ್ಳಿ ಸಿ ರೊಪದವರು ತಾಳ 
ಮದ್ದಳಿಗರಿಗಳೆವ. ಪಡಯ ರತ್ನಕೀಲಿತಗೃಹಗಳೊಪ್ಪಿ ದುವು [CN 
3೦-೪೪); ತಮ್ಮ ಧರ್ಮದಲ್ಲಿನ ಉತ್ತಮಾಂಶಗಳನ್ನು ಹುಡುಕಿ 
ತೆಗೆಯಂಟಿದರ್ಯ ಅದರ ಅಸಹ್ಯ ಬೈರೂಪಗಳನ್ನು ಬಿಸುಡುವುದಕ್ಕೂ 
ಇದು ಹಿಂದುಗಳನ್ನು ಉತ್ತೇಜಿಸಿತು (ತಕ್ಕಶ್ರಾ, ೫೭೭), ೨. ಸೋಗು 
ಹಾಕುವವನು; ವೇಷಧಾರಿ: ಉಟ್ಟರೆ ತೊಟ್ಟರೇನಯ್ಯ ನಟ್ಟುವರಂತೆ 
ಕೊಟ್ಟರೆ ಕೊಂಡರೇನಯ್ಯ ವೇಶಿಯರಂತೆ ಬಿಟ್ಟರೆ ಕಟ್ಟಿದೆರೇನಯ್ಯ 
ಬೈರೂಪನಂತೆ (ಶತಸಂ- ೨೩೯-8೯). 

ಬೈರೂಪಜಾಟಿ: ಇ ಬಗೆಬಗೆಯ ವೇಷಗಳನ್ನು ಹಾಕಿಕೊಂಡು 

ಮಾಡುವ ಪ್ರದರ್ಶನ; ವೇಷೆದುಟ : ಒಂದು ದೆಸೆಯೊಳಿಂದ್ರಜಾಲವ 
ತೋಜುವ ಮಂದಿ ಬೈರೂಪದಾಟಗಳ ಸಂದಣಿ ಹಾಸ್ಕರಸಗಳಿಂದ ಮೆಟಃ 
ದುದಂದಿನ ಸಭೆಯರ್ತಿಯಲಿ (ಕಕ. 3೦-000). [ಸೆಂ ಬಹುರೂಪ] 

ಬೈರ್ವಾಸ 'ಬೈರಾಸು' ನೋ. 

ಬೈಲ, ಬಯಿಲ, (ನಾ). ಒಂದು ಬಗೆಯಂ ಬತ್ತ; “ಸಿತಶಾಲಿ ಕೆಂಗಲವೆ 
ಕೆಂಬತ್ತಿರಾಜಾನ್ನಮವು ಬೈಲಮೆಂದಿವು ನೆಲ್ಲ ಭೇದಂಗಳಕ್ಕು” (ಕುಂಗಣಾ, 
೦-೪). ಬಯಿಲ: (೪). 

ಬೈಲಾಟ 'ಬಯಲಾಟ' ನೋ. 

ಬೈಲು "ವಯಲ್‌' ನೋ. 

ಬೈಲುಕಡೆ `ಬಯಲ್ಕಡೆ' ನೋ. 

ಬೈಲುಗಂಬಾರ “ಬೈ! ರ' ನೋ. 

ಬೈಲುಗದ್ದೆ (ನು). ಸಮತಟ್ಟಾದ ಪ್ರದೇಶದಲ್ಲಿರುವ ಗದ್ದೆ ; ಬಯಲು. 
ನಾಡಿನಲ್ಲಿರುವ ಗದ್ದೆ ; ಬೈಲುಗದ್ದೆ, ಬೆಟ್ಟುಗದ್ದೆ, ಕಾಡು ಬೀಡು ಎಲ್ಲ 
ಕೂಡಿ ಅಷ್ಟಾಗುತ್ತೆದೆಯಾ ? (ಗಿ: ೧೫). 

[ಬೈಲು (£ವಯಲ್‌) .. ಗದ್ದೆ (ಗಟ್ಸ್‌) 1 
ಬೈಲುಗಮ್ಮಾರ, ಬೈಲುಗಂಬಾರ (ನಾ). (ಜೀವನನಿರ್ವಹಣೆಗಾಗಿ 
ಊರಿಂದೂರಿಗೆ ಅಲೆಯುತ್ತ) ಊರಿನ ಹೊರಭಾಗದಲ್ಲಿ ಬೀಡು 
ಬಿಡುವ ಕಮ್ಮಾರರ ವರ್ಗ ಮತ್ತು ಆ ವರ್ಗಕ್ಕೆ ಸೇರಿದ ವ್ಯಕ್ತಿ: ಆ 
ನರಿಯು ತಿರುಗಾಡುತ್ತ ಊರ ಮುಂದೆ ಇರುವ ಬೈಲುಗಮ್ಮಾರನ ಗುಡಸೆ 
ಲೊಳಗೆ ಹೊಕ್ಕಿತು (ಮುಂಜ: ೨-೦೮). ಬೈಲುಗಂಬಾರ : ಬೈಲು 
ಗಂಬಾರರು ಹೋರೆ ಹುಡುಕುತ್ತ ಊರಿಂದೂರಿಗೆ ತಿರುಗುತ್ತಿರುತ್ತಾರೆ. 
ಹೋದಲ್ಲಿ ಊರ ಹೊರಗೆ ಗುಡಾರ ಹೊಡಕೊಂಡು ಹೋರೆ ದೊರೆಯುವ 
ವರೆಗೆ ನಿಲ್ಲುವರು (ಕಠಾಗ- ೦೩೭). 

[ಬೈಲು (ವಯಂ) + ಕೆಮ್ಮಾರ( ಕಮ್ಮಟ) ] 


ಬೈಲುಭೂಮಿ 


ಬೈಲುಭೂಮಿ (ನಾ). ಬಯಲಿನಿಂದ ಕೂಡಿದ ಪ್ರದೇಶ : ಮಂಡಲಾ 
ಕಾರವಾಗಿ ಸವ್ಯಾಪಸವ್ಯವಾಗಿ ತಿರುಗಾಡುತತ್ತಿ ನದೀತಟಂಗಳಂ ಹಾರುತ್ತಾ 
ಬೈಲ:ಭೂಮಿಯೊಳು ಘಾಳಿಯಂತೆ ಧಾಳಿಯಂಗೈಯುತ್ತ (ಸಗುಂ- ೩0೭-೬) - 

[ ಬೈಲು (ಆ ಮಯಲ) _. ಭೂಮಿ] 

ಬೈಶಣಿಗೆ 'ಬಯಿಸಣಿಗೆ' ನೋ. 

ಬೆ (ನಾ). ೧. ಚತುರ್ವರ್ಣಗಳಲ್ಲಿ ಒಂದು : ವೈಶ್ಯ: * ಬೈಸಕುಳ `. 
“ಬೈ si ಯ' ಪರಾ. ೨. ವೈಶ್ಯ ಮತ್ತು ಕುಡಿಯರ ಬಂಧ 
ದಿಂದಾದ' ಪಂಶ.--ಮೆತನ ಪರವೈಶ್ಶರೊಳೊರ್ವ್ವಂ ಕುಡಿಯರ 
ಕೂಸಂ ಮದುವೆನಿಲ್ಪೊಡಾ ದಂಪತಿಗಾದರದಿಂ ಪುಟ್ಟಿದ ಸುತರಂ ಧರೆ 
ಬೈಸರೆನಲ್ಲ ಬೈಸರೆನಿಸಿದರವರ್ಗಳು (ಕ. 1, 33-9೯; 1136)». 

[5 ಸಂ, ವೈಶ್ಯ, /ಹಿಂ, ಬೈನೆ] 

ಬೈಸಕುಳ (ನಾ). ವೈಶ್ಯರ ವಂಶ; . ವೈಶ್ಯಕುಲ: ಬೈಸಕುಳೆಕೆವುಳ 
ಮಾತ; ೯ಣ್ಣರು ಬೈ ಬೈಃ ಸು 'ಯರಪ್ಪ ತೊಜಿಗಲೆಯ ಭೂತರೆಸರುಂ ಮಲ್ಲಿ 
ದೆಃ ವಶೊರುಮಿರ್ದು ಬಿ 


ಸಿ ಧಮನ್ಮಂ (ಉಂಡ: 31-11: 086-6; isd 

Pe) ಕುಳ್ಳ (ಇ ತುಲ)) 
ಬೈಸಣಿಗೆ, . (ನಾ). ೧. [ಸಂಗೀತ] ವೀಣೆಯ ಬುರುಡೆಯ ಮೇಲ್ಭಾಗ 
ದಲ್ಲಿ ತಂತಿಗಳನ್ನು ಹಿಡಿದಿಟ್ಟಿರುವ (ಸೇತುವೆಯಂಥ) ಎತ್ತರ 
ವಾದ ಭಾಗ; ದಂಡ ಜಾತಿ ಮುಖ್ಯ 'ಬೈಸಣಾಗೆ ಮುಂತಾದವಂ 


ಪ್ರಮಾಣಿಸಿ . . . ಶಂತ್ರಿಗಳಂ ಕಳೆಯೇಜ್‌ಸಿ (೧೮೫: 3) ; ಅವರಲ್ಲಿ 
ದಂಡ ಜುತಿ ಮುಖ ಬೈಸಣಿಗೆ ಮುಂತಾದವಂ ಪ್ರಮಾಣಿಸಿ ಆಯಾ 


ರುಗುನುಗುಣ್ಕಮಾಗಿ ಮೇಳೈಸಿ (ಕಥಿ, 3-8 5). ೨. ಒಂದು ರಾಗದ 
ಹೆಸರು (?): ಇವ ಠಾಯವ ಮಾಡುವಲ್ಲಿ ಪಸರದೊಳು ಹ 
ಭ್ರಾಮಕಂ ಗೀತದಾಣತಿಯ ಸಂಭವದೀರ್ಥತಾಳದೊಳು ಲಲಿತಿಯಾಣ; 
ಗುರುತ್ವಂ ನುಡಿದ ಬೈಸಣಿಗೆಯಿಂ (ಶೀಕ್ಕೈತು. 6-0-೩4): 
(ತಲು. ಬೈಸಣ, ಬಯಿಸಣ] 

ಬೈಸಣಿಗೈ `ಬಯಿಸಣಿಗೆ' ನೋ. 

ಬೈಸನಿಗೆ `ಬಯಿಸಣಿಗೆ' ನೋ. 

ಬೈಸರು, ಬೈಸಾರಿ, ಬೈಸಾರು, ಬೈಸಾರೆ (ನಾ). ಸಂಜೆಯ ಸಮಯ; 
ಸಾಯಂಕಾಲ ; ಇಳಿಹೊತ್ತು : ನಿನ್ನೆ ಸಾಯಂಕಾಲ ಬೈಸರ್ನಾಗ 
ಇಲ್ಲಿಗೆ ಹತ್ರ ಇರೋ ಊರಿಗೆ ತಪಾಲುಬಸ್ನಾಗ ಬಂದೆ (ಕುರೆಶುಂ- ೭)" 
ಬೈಸಾರಿ : ಸೂತಕ. ನಿವಾನಣೆಯಾಗುವವರೆಗೂ ಪರ ಊರಲಿರರಿಕ್ಕೆ 
ಮನಸಿ ್ಲಿಲದೆ ಅವನು ಬೈಸಾರಿ ಸಮಯ ಗುರುದರ್ಶನಕ್ಕೆ ಹೊರಟನು 
(ವಾಗ್ಮಿ, ೬೪): ಬೈಸರು: ಈಗ ಮಂಗಳೂರಿಗೆ ಮೊ :ಟಾರಿನಲ್ಲಿ 
ಹೊರಟದ್ದೇ ಆದರೆ ಬೈಸಾರಿಗೆ ಕಾಂಚನಕ್ಕೆ ಹೋಗುವ ಮೋಟಾರು 
ಸಿಕ್ಕೀತು (ಕ. 64). ಬೈಸಾರೆ : ಹೊತ್ತಾರೆ ಹೋದವರೇತಕೆ ಬಾರರು 
ಬೈಸಾರೆಯಾದರು ಇವರು (ತಂಪ್ರರೀ- 0-೩೬): [?] 

ಬೈಸಾನ್ವಯ (ನಾ). - ಬೈಸಕುಳ : ತತ್ಪಾದಪದ್ದೋಪಜೀವಿ ಸಮಧಿಗತ 
ಪಂಚಮಹಾಶಬ್ದ.  ಮಹಾಸಾಮನ್ತಂ  ಸಮರವಿಜಯಲಕ್ಷ್ಮೀಕಾನ್ರಕೆ 
ಬೈಸಾನ್ವಯಸರೋಜವನಮಾರ್ತ್ತಣ್ನಂ (ava: xx» ೦6-46 : 

[ಮೈಸ 4 ಅನ್ವಯ] 

ಬೈಸಾರಿ "ಬೈಸರು' ನೋ. 

ಬೈ ಸಾರು ಲೆ 'ಬೈಸರು' ನೋ. | 

ಬೈ ಸಾರೆ “ಬೈ ಸರು” ನೋ 

ಬೈಸಿಕಲ್ಲ. ಡೈಸ್ಕಲ್ಲು (ನಾ). ಕಾಲುಗಳನ್ನು ಪೆಡಲುಗಳ ಮೇಲೆ ಒತ್ತಿ 
ನಡೆಸುವ ಎರಡು ಚಕ್ರಗಳ ವಾಹನ; ಸೈಕಲ್ಲು; ರಂಗಣ್ಣ ಬೈಸಿಕ। 
ಇಳಿದು ನಡೆದುಕೊಂಡು ಹೂರಟನು (ರೇಗಕು 36). ಬ್ರೈಃ ಸಲ್ಲು ಬೂಟು 


೪0). 


40 


38 


ಬೈಸಿಕೆ 


ಗಳನ್ನ ಎಡಗೈಯಲ್ಲಿ ಹಿಡಿದೆತ್ತಿಕೊಂಡು ಬಲಗೈಯಿಂದ ಬೈಸ್ಯಲ್ಲನ್ನು ತಳ್ಳಿ 
ಕೊಂಡು ನೀರಿನೊಳಕ್ಕೆ ರಂಗಣ್ಣ ಇಳಿದನು (ರಗಳ. ೨೪). 
[ ಇಂ. nicyele] 
ಬೈಸಿಕೆ, ಬಯ್ಲಿಕೆ. ಬಸಿಗೆ. ಬಸ್ಕಿ, ಬೈಸಿಗೆ (ನಾ). ೧. ಮಂಡಿಯೂರಿ 
ಕುಳಿತುಕೊಳ್ಳುವುದು : ಅಳಿದೊಡೆಯನಾ ಕಂಡಾನೆ ಬೈಸಿಕೆಯಿಂದ 
ತೋಳೆತ್ತಿ ಕೊಡುತ ಸಲ್ಲಾಮ (ಸೌಂರಕಾ- 3-೬೦). ಪಿ. ಕುಳಿತುಕೊಳ್ಳುವ 
ಭಂಗ್ಲಿ-ರೀತಿ ; ಯಮನಿಯದು ನಿಷ್ಮೆಯಲಿ ಬೈಸಿಕೆ ಕಮಲಸಂಬ್ಲಿಕ 
ದೆನಲು ಪವಸಕ್ರಮವನಳಮಾಸದನು ಮೂಳು ತದಂಗವಿಧಿಗಳಲಿ (ಕಾಗ: 
೪-೦೩-೪೦). ೩. ಎರಡು ಕಾಲುಗಳ ಮೇಲೆ ಭಾರ ಬಿಟ್ಟು ಕುಳಿತು. 
ನಿಂತು ಮಾಡುವುದು; ಊಬೈಸು : ()- ೪. ಕುದುರೆ ಸವಾರಿ 
ಯಲ್ಲಿಯ ಒಂದು ಪ್ರಕಾರ; ಸವಾರಿಯಲ್ಲಿ ಎದ್ದು, ಕುಳಿತು ಮಾಡು 
ಪುದು: ಹಯಶಿಕ್ಷಾಕ್ರೀಡೆಯಂ ತೋಜುವ ಹರಿಸುತನೋ ತಾನೆ? 


ಪನ್ನಿಯ ಸೋಂಕುಂ ಬಿಂಕಮುಂ ಬೈ ಸಿಕೆಯ 
ತ್ರಾಣಮುಂ .. . ಪೊದಟ್ಕೊಪ್ಪಿ ದಲ್‌" ನಾಡೆಯುವೂ ಕಂದರ್ಪದೇವಂ 
ಸುರುಚಿರ ತುರಗಾರೂಧಿಯೊಳ್‌ ಪ್ರೌಢನಾದಂ (ಕುಸುವಿ. ೩-೩೩). 


೫. ವ್ಯಾಪಿಸಿರುವ ಎಡೆ: ಆ ನೆಲದೊಳೀರೆಂಟುಸಾವಿರದ ಯೋಜನಮದಾ 
ನಿರಂತರವು ಸುರಗಿರಿಯ ಜೈಸಿಕೆಯಾಯ್ತು (0856. 3೬0). ೬. ದೃಢತೆ 
ಅಚಲತೆ : ತೂಜಃದರೆ ತನಿದೊಟ್ಟು ಗಾಳಿಗೆ.ಹಾಜುಪುದು ಅಂಬಗ 
ಬೈಸಿಕೆ 'ವುದೆ (ಕುಣ್ಕಾರ್ರೋ- ೬-೪೪); ಕಳಚಿತರಸನ 
ಧೈರ್ಮಾಚಲದ ಬೈಸಿಕೆ (ಕೊರಣ. ೦-೦೬-. ೭. [ನಾಟ್ಯ] (ನೃತ್ಯ. 
ಅಭಿನಯ ಮುಂತಾದುವುಗಳಲ್ಲಿ ಕುಳಿತಂತೆ ನಟಿಸಿ ಮುಂದೆ ಸಾಗುವ) 
ಒಂದು ಬಗೆಯ ಭಂಗಿ: ಸುತ್ತುವಳಯಂ ತಿರುಪು ಚಾರಿ ಬೈಸಿಕೆ 
ಪಟವದೊತ್ತಿ ತೋವ ದಜ್ಜಿಯನಿಕ್ಕು (ಬಂಗಣ. ೨38-0). 
೮. [ಸಂಗೀತ] ES ಬಾರಿಸುವ "ಅಥವಾ ರಾಗಗಳನ್ನು 
ಹಾಡುವ ಒಂದು 2. ಕಾಳಸಿಬೈಸಿಕೆ ಪಟ್ಟಿ 
ಕಳೆಯೆಂಬಿವಂ ಒಳ ಬಾಜಿಸಿದಂ ಮುರವೈರಿ ಪಾಸಮಂ (ಜಂ. ೩-೩); 
ಕಬ್ಬದ ನಿರ್ವಾಹದ ಮೇಲೆ ಬೈಸಿಕ ಬೆಡಂಗಂ ಬೀ ನಿಂದೊರ್ವಳೋದಿದ 
ಳಾಂದೋಳದೆ 'ಪಲ್ಲವಾಧರೆ ಮಸಂತೋತ್ಸದ್ಧಮಂ ಗದ್ಯಮಂ. (6ಕಂತ್ಯ. 
ಓ-೩೦) ; ಬೈಸಿಕೆ ಸಾಯಿ ಫನಸಂಚಾರಿ ಮಂಂತಾದೆಲ್ಲ ಭಾವಗಳ: 
ತೋರುತವೆ ... 'ಬಾಜಿಂರಾರು: ಮತ್ತವನಂತೆ (ಜಗತ 
ಬಯ್ಸಿಕೆ ೪. ಮಮರಾಜಪ್ರಯತನೂಜಾತ ರೂಪರೇಖೆ 
ಬಬ್ಲಿಕೆ ತೊಡೆ ಮಡ ಕಯ್ದನಿಯೆ 
ರೂಢವಿದ್ಯಾವಿಳಾಸ (ಇಂ. ೩5೩-೨0; ೮, ಕಾಯ 
ದೊಳಂ ನಿರ್ವಹಿಸಿ ನೆಲೆಗೊಳಿಸಿ ಬಬ: [or ಬಯಿಸಿಕೆ] ಮಹಾ 
ಚಾಳೆಯದಲ್ಲಿ ಮೂರ್ತಿವಡೆದುದು ರಾಗಂ (ಹತತ 3-30): ಬಸಿಗೆ: 


೬ * ಹೆಲಣೆ 


ಥಾಷನೆ 
ಬ ಚಡಾಯತಿಕೆಗಂಯತಿಕೆವಡೆದಾ 


1226). 


೩. ಸ್ಮಿರಬ ಸ ಎಬ ಸಮನಾದ ನೆಲದೊಳು ಗುರುಬೋಧೆಯೆಂಬ 
ದಂಡೆಗಳನೊತ್ತಿ ವಿವರದ ಬಸಿಗೆಗಳನೆ : ಹಾಂಂತಜವೆಂಬ 
ಕೊಣತವನೊತ್ತಿ ಎ ಕಲಕ) ಬಸ್ಕಿ: ೩. ಮೈಕಟರವುಣ 
ದಾಸರು . ತಪ್ಪದೆ ಬ್ಕುಗಳನ್ನೊ ದಂಡೆಗಳನ್ನೂ ಹಾಕು 
ತ್ತಿದ್ದರು (ಸುಗೀತ- ಒಟ). ಬೈಸಿಗೆ ; ಅ. ಅಮರ್ದ ಲಾಲಿತವ್ಯಾಪ್ತಿಯಂ 

ವ ಚಾರಯಂ ಬಾಜಿಸುವ 


ಮನ್ನಿಸುತ್ತುಂ (ಶರ್ಮರಾ- ೩-1 


ಭಗ 
ಹೊಡೆಯಬೇಕಾಗುತ್ತದೆ (ಕೋ: 1, ೩೦೪): ಬೆಳಿಗ್ಗೆ ನಾಲ್ಕಕ್ಕೆ ಎದ್ದರೆ 
ಸಾವಿರಕ್ಕೆ ಕಡಿಮೆ ಇಲ್ಲದಷ್ಟು ದಂಡೆ, ಬಸಿಗೆ ಹೊಡೆಯಬೇಕು (0ರ. ೨೦). 
[ «ಮರಿ ಬೈಸಕ್‌, ಬೈಸಕಾ ] 
ಜೈಸಿಗೆ 'ಬೈಸಿಕೆ' ನೋ. 


ಬೈಸಿಗೆದೆಗೆ (ಕ್ರಿ). ಮಂಡಿಯೂರು ; ವೀರಮಂಡಿ ಹಾಕು: ಹೂಡಿದ $ 


ಸರಳ ಕವಿವರೆಗುಗಿದು ಬೈಸಿಗೆದೆಗೆದು [ಕಾಕಾ. ಗೆಯ್ದು, ಗೈದು] 
ಠಾಣದಲಿ ಪರಿವಿಡಿಯನಾರೈದು ಗರುಡಿಯ ಗುರುವ ನೆನೆದನು 
(ಊಂ, 30-03). [ದೈಸಿಗೆ (ಎಬೈಸಿಕು) 4 ತೆಗ್ಗೆ] 
ಬೈಸು, 'ಬಯ್ಕಿಸು' ನೋ. 
ಜೈಸ್ಕು (ನಾ). ಕುಳಿತುಕೊಳ್ಳುವಿಕೆ. 
ಜೈಸು ಮಾಡು ೩ ಕುಳಿತುಕೊಳ್ಳುವಂತೆ ಮಾಡು ; ಕುಳ್ಳಿರಿಸು: 
ಸಂವರಣೆಗಳನ್ನು ಮಾಡುವುದಕ್ಕೋಸ್ಕರ ಆನೆಗಳನ್ನು ಬೈಸು ಮಾಡುತಲಿ 
ರುವ ಮಾವುತರ ಹೆದರಿಕೆ ಮಾತುಗಳು (ಣಂ: 00೪). 
[.-ಮಠಾ. ಬೈಸ್‌ ಎ ಕುಳಿತುಕೊಳ್ಳು; ಹಿಂ. ಬೈಸನಾ ಕುಳಿತುಕೊಳ್ಳು] 
ಜೈಸೂಡಿ (ನಾ). ಒಣಹುಲ್ಲಿನ ಕಂತೆ,--ಹೊರೆ-ಕಟ್ಟು: ಗಾಡಯ 
ಮೇಲೆ ಇರಿಸಿದ್ದ ಖೈಸೂಡಿಗಳನ್ನು ಎಳೆದು ತಂದ್ಳು ಬಿಚ್ಚಿ:: ಅವುಗಳ 
ಮುಂದೆ ಹರಡಿದ (4೬೫. 0). 
ಣೈ 4 ಸೊಡ್ಕಿ (5 ಸೂಡ್ಕು) ) 
ಬೈಸ್ಕಲ್ಲು "ಬೈಸಿಕಲ್ಲು' ನೋ. 

(ನಾ). ಒಣಗಿದ ಹುಲ್ಲು: ದನಗಳ ಮೋರೆ ಎಟಕುವಲ್ಲಿ ನೆಲವನ್ನು 
ಮಣ್ಣಿನಿಂದ ಏರಿಸಿ ಬೈಹುಲ್ಲು ಹಾಕಲು ಬೈಪಣೆ ಮಾಡಿರುವರು (೫೪೧-೪9): 
ಎರಡೆರಡು ಸೂಡಿ ಬೈಹುಬ್ಬನ್ನು ಬಿಡಿಸಿ ಹಾಕಿ: ಅವುಗಳ ಬೆನ್ನು ಚಪ್ಪರಿಸಿದರು 
(ಟಂ. ಇ). [ಬೈ * ಹುಲ್ಲು (ಆ ಪುಲ್‌)) 

ಬೊಂಕ 'ಬಂಕ್ಕೆ' ನೋ. 

ಜೊಂಕ್ಕು, (ಕ್ರಿ). ೧. ಸುಳ್ಳಾಡು; ಸುಳ್ಳುಹೇಳು :. ಸಮಯ ನೋಡಿ 
ಕೊಂಡು ನಂಬಿಕೆ ಹುಟ್ಟುವಂತೆ ಬೊಂಕಿ ಎಷ್ಟುಕಲಸ ಸಾಧ್ಯವೊ ಅಷ್ಟು ಮಾಡಿ 
ಕೊಂಡು ಬರಬೇಕು. (ao ೩೨೪) ; ಈ ನಿಜಾಂಶವನ್ನು ನಿಸ್ಸಂಕೋಚವಾಗಿ 
ಹೇಳದೆ ಮೋಹನೆಯು ತನ್ನೊಡನೆ ಬೊಂಕುತ್ತಿರುಎಳೆಂತಲೂ ಲೀಲಾನತಿಯ 
ಮನಸ್ಸಿಗೆ ತೋರಿತು (೪0ರ: ಇಇ). ೨. ಹೇಳು ; ನುಡಿ; ಲೋದ 
ಕೊಂಕನು ಬೊಂಕೆವು-ಭಲೆ ಲೋಕದ ಕೊಂಕನು ಬೊಂಕದೆಲೆ ನಾವೇಕಾಂತ 
ದೊಳದ ನಗುವೆವು (ಗೋಳು. 4-9೪). ೩. ಜಂಬದಿಂದ ಹೇಳಿಕೊಳ್ಳು; 
ಜಂಬ ನ ಈ ಯುಗದೊಳೆನಗಾರು ಸರಿಬಹ ರಾಯರುಂಟಾ 
ಬೊಂಕಿ ನುಡಿದ ವಿಡಾಯನೆಂಬುದನರಿಯ ಪಾಂಡವರಿಂದ ಮುಂದೇನು 
(81ರಾ- ೩೩99) ; ಅವಳು ಬೊಂಕುವಂತೆ ಮದುವೆಗೆ ಮುಂಚೆ ಅವನನ್ನು 
ಕಂಡಿದ್ದರೂ ಅವನನ್ನು ಅವಳು ಮದವೆ ಮಾಡಕೊಳ್ಳುತ್ತಿರಲಲ್ಲ 
(ಬಂಳು, ೨೬೬). 

[ದೇ.8 ತುಳು. ತೆಲು. ಬೊಂಕು] 

ಜೊಂಕ್ಕು (ನಾ). ರಿ. ಬಡಾಯಿ ; ಜಂಭ : ಅವರು ನಕ್ಕರು ಅಂತ ಇವರೆ 
ಬೊಂಕು ಹೆಚ್ಚು. ಇವರು ಬೊಂಕಿದರು ಅಂತ ಅವರ ನಗು ಹೆಚ್ಚು 
(೫೫- ಟಂ). ೨. ಭ್ರಾಂತಿ ; ಭ್ರಮೆ : “ಬೊಂಕುದೀವಿಗೆ ' ಪರಾ. 

[ವಬೊಂಕ್ಕು./ತಮಿ. ಪೊಕ್ಕಮ್‌ ; ತೆಲು, ಬೊಂಕು] 

ಬೊಂಕುದೀವಿಗೆ (ನಾ).  ಭ್ರಾಂತಿಯನ್ನುಂಟುಮಾಡುವ ದೀಪ; 
ಸಂಪೂರ್ಣ ಬೆಳಕು ಹರಡದ ದೀಪ: ಶಂಕೆಗೆಡೆಯಿರದು ಕತ್ತಲೆಯ 
ಜಗವನು ಕವಿಯೆ ಬೊಂಕುದೀವಿಗೆ ತಂಟೆ: '(ಮುಂಕುಳ. ೪2). 

[ಬೊಂಕ್ಕು 4 ದೀವಿಗೆ] 
ಜೊಂಕೆ 'ಬಂಕ್ಕೆ' ನೋ. 


೬೬೫೧ 


ಜೊಂದರಿಗೆ 


ಬೊಂಕೆಮಣ್ಣು (ನಾ). ಜಿಗುಟುಮಣ್ಣು ; ಜೇಡಿಮಣ್ಣು 
ಮೃತ್ಸಾ-೨ ... ಕೆಮ್ಮಣ್ಣು: 'ಬೊಂಕೆಮಣ್ಣು” (ರಾ 
[ಬೊಂಕೆ (ವ ಬಂಕ) 4 ಮಣ್ಣು (ಆ ಮಣೀ)] 
ಬೊಂಡ (ನಾ). ೧. ಎಳೆಯ ತೆಂಗಿನಕಾಯಿ ; ಸೀಯಾಳ : ಕನೇಮ್ಮ 
ನವರೂಡನೆ ಮಾತಾಡಿ ಅವರಿಗೆ ಬೊಂಡ ಕೊಟ್ಟೇ ಹೋಗಬೇಕೆಂದು. 
ಕಾಡೆಡ್ಕಕ್ಕೆ ಬಂದ (8೧5. 006) ; ಮರ ಹತ್ತಿ ಬೊಂಡ ಇಳಿಸುವುದಕ್ಕೆ 
ಜನವಿದೆ (ರಕತ. ೦೬೦)- ೨. ಎಳೆಯ ಕಾಯಿ : "ಹನೆಬೊಂಡ' ಪರಾ. 
[ದೇ.॥ ತುಳು. ಬೊಂಡ; ತೆಲು. ಬೊಂಡ, ಬೊಂಡಾ, ಬೊಂಡಲ, ಬೊಂಡ್ಲ] 
'ಬೊಂಡುಲ, ಬೊಂಡುಳ (ನಾ). ಒಂದು ಬಗೆಯಂ ಸಸ್ಯ : ಬೊಂಡುಲ ಗಿಡ 
(ಕೃ- ೬೦-೦೫೩); ಬೊಂಡುಲ ಗಿಡ (148. 008). ಬೊಂಡುಳ: (9). 
[- ತುಳು. ಬೊಂಡಲ, ಬೊಂಡೊಲಿ] 
ಬೊಂಡುಳ "ಬೊಂಡುಲ' ನೋ. 
ಜೊಂತೆ, ಬೊಂದು (ನಾ). ೧. ಚಿಂದಿಬಟ್ಟೆಗಳನ್ನು ಹೊಲಿದು 
ಮಾಡಿದ ಹಚ್ಚಡ ; ಕವುದಿ : ಕಂತೆ ಬೊಂತೆಯ ಜಂಗಮ ಬಂದರೆ 
ಹೀನವೆಂದು ಕಂಡನಾದರೆ ಪಂಚಮಹಾಪಾತಕ (645. 900); ಬೊಂತೆಯಂ 
' ಕಚ್ಚುಟವನಾತನು ಮುಂತೆ ಬೇಡಲು ಮುನ್ನ ಮಡಗಿದ ಬೊಂತೆಯಂ 
ಕಚ್ಚುಟವನಜಸಿಯು ಕಾಣದುವ್ಮಳಸಿ (ಅಕ್ಷ. 3೬-೪0); ಬೊಂತಾದೆ:ವಿ 
ಬೊಂತೆಯಂ ಕೊಡಹುತಲನೇಕ. ಹೊನ್ಸಳನೀಯಳೇ (ಶ್ರಕುಫು. ೭-೫೩). 
೨. ಗುಂಜಾದುದು ; ಗೋಜಾದುದು : ಕಾಯಿ ಬಲಿತು ಮಾಗಿ 
ದಾಗ ಹಣ್ಣಿನ ಗಾತ್ರ ಕಿರಿದು . , , ಗಲ್ಲದ ದಾಡಿಯಂತೆ ನಾರಿನ ಬೊಂತೆ 
(ಕಸುಕೊ, 401), 'ಬೊಂತೆಕಟ್ಟು ್ಬ' ಪರಾ. ೩. ಗುಚ್ಛ; ಕಟ್ಟು: 
ಹೂವನ್ನು . . . ಕೆಂಪೀನೇ ಒಂದು ಬೊಂತೆ ಕೂದಲು ಎತ್ತಿ ಅದರೊಳಗೆ 
ಭದ್ರವಾಗಿ ಸಿಕ್ಕಿಸಿಕೊಂಡಳು. (ರನ್ನೂರು. ೨೬೪); ಚೀಟಿಯ ಕಂತೆಗಳು, 
ಹಳೆಯ ವರ್ತಮಾನ ಪತ್ರಿಕೆಗಳ: ಬೊಂತೆಗಳು (ಜಸ, 3೬); ಕಂತೆಗೆ 
ತರ್ಕ ಬೊಂತೆ (ಗ). ಬೊಂದು : ೧. “ಬೊಂದುಕ್ಕ' ಪರಾ. 
[ದೇ.॥ ತಮಿ, ಪೊನ್ನೈ; ತೆಲು, ಬೊಂತ] 
ಬೊಂತೆಕಟ್ಟು (ಕ್ರಿ). ಜಡೆಗಟ್ಟು; ಗಂಟಾಗು : ಗೋಜಲಾಗು : ಬೊಂತೆ 
ಕಟ್ಟಿ ಹೋಗಿದ್ದ ನಿನ್ನ ತಲೆ, ಮಾಸಲು ಚಿಂದಿಯ ಬಟ್ಟೆಯನ್ನು ನೋಡು 
ತ್ತಿದ್ದ ಗೆಬ್ಲ ನನ್ನ ಹೊಟ್ಟೆ ಉರಿದು ಹೋಗುತ್ತಿತ್ತು. (86ಡೂ, 10). 
[ಬೊಂತೆ 4 ಕಟ್ಟು) 
ಜೊಂತೆಕಳ್ಳಿ 'ಬೊಂತೆಗಳ್ಳಿ` ನೋ. 
ಬೊಂತೆಗ (ನಾ). ಕೌದಿಯನ್ನು ಹೊದ್ದಿರುವವನು : ಗ ಪ್ರತ್ಮಯಕ್ಕೆ: 
ಮಾತುಗಂ, ಬೂತುಗಂ, ಕಂತೆಗಂ, ಭೊಂತೆ[ಣಣ. ದಿ)ಗಂ (ಕಮರ. ಕ. 


“ಮತ್ತಾ 


Ha 
. ೪). 


3೦೨ ಪ್ರಯೋ). [ಬೊಂತೆ 4 ಗೃ] 
8 ಬೆೊಂತೆಗಳ್ಳಿ. ಬೊಂತೆಕಳ್ಳಿ (ನಾ). ಒಂದು ಬಗೆಯ ಕಳ್ಳಿ ಗಿಡ: 
'ಬೊಂತೆಗಳ್ಳಿ, ಚದರಗಳ್ಳಿ (ಕೈ 80. ೬೩-೬00). ಬೊಂತೆಕಳ್ಳಿ : 


“ಜೊಂತೆಕಲ್ಸಿ, ಚದರಗಳ್ಳಿ, ಜಡೆಗಳ್ಳಿ, ಮುಂಡುಗಳ್ಳಿ 
[ಬೊಂತೆ + ಕಳ್ಳಿ) 
ಬೊಂತೆಮಾಸೆ (ನಾ). ಗುಂಜುವಿಠಿಸೆ ; ಜುಂಗುಜುಂಗಾದ ಮಾಸೆ: 
ವಿಷಣ್ಣವದನದ ಬೊಂತೆಮಾಸೆಯ . . . ಸೇವಕನೊಬ್ಬನು ಮಂದಿರವನ್ನು 
ಪ್ರವೇಶಿಸಿದನು (ಪ್ರಯ. ೨0). [ಬೊಂತೆ 4 ಮಾಸಿ] 
ಬೊಂದಬಾಳೆ (ನಾ). ಒಂದು ಬಗೆಯ ಮರ ; ಬೊಂದಬಾಳೇಪಡವಳೆ) - 
ಮಧ್ಯಮ ಆಕಾರದ್ದು. ಕಟ್ಟಿಗೆ ಇಮಾರತಿಗೆ ಬರುತ್ತದೆ (ಕಾಗ, ಟಿ. ) 
'ಬೊಂದರಿಗೆ (ನಾ). ಗೌಸು ; ಮೇಲುಹೊದಿಕೆ; ಇಕ್ಕಿದ ಪಟೀಯ 
ಸುಖಾಸನುಗಳೊಳು ಕಟ್ಟಿದ ಚಿನ್ನದ ಬೊಂದಂಗೆಯೊಳಮೆಸೆದಿರ್ದ 
ಮೈಜಿಮಯಪೀಠದೊಳೊಡನೇಜ* (ಸಂಕಣ: ೪೪೩ ಬ) ; ಸಿಂಹಾಸನ 


(44,8. ೩೬), 


40 


ಬೊಂದ್ಕಿ 


ದೆರಡೋಳಿಯೊಳಂ ಸಾರ್ಚಿದ ಲೋಹಾಸನದೊಳ್‌ ಕಟ್ಟಿದ ದೇಮಂಗದ 
ಬೊಂದರಿಗೆಯೊಳಮಿಟ್ಟ ನೇರಾಣಿಯ ಪಡಿಗಂಗಳೊಳೆಂ (ಉಾಂತಿಪು. -೫೦ನ). 
(21 

ಬೊಂದಿ, (ನಾ). ದೇಹ; ಶರೀರ : ""ಬೊಂದಿ-- ಶರೀರಂ” (ಕುರ: ಶಂ-೨); 
ತನ್ನ  ಬೊಂದಿಯೊಳಿರ್ದ ಹಂಸನ ನೋಡುತಿರಲವನೆಂದೆಂದು ಸುಖಿ 
(ಕರತ, ೩೨-೬೭) 5 ದೆಸೆದೆಸೆಯ ಕಬ್ಬಲೆಯ ಬಿಂದಮೊಂದುಗೂಡಿ ಗುಂಡು 
ಗೊಂಡು ತಮ್ಮ ಪಗೆಯ ಬೆಂಗದಿರನ ಬೊಂದಿಯಂ 'ಬಂದಿವಿಡಿವೊಂದು 
ರವಣೆಯಿಂ ಬಾಂದಳಮನೇಜ್‌ ಪೋಪುವೆನೆ. . . ನೀಲಪರ್ವತಂ . , . 
ವಿರಾಜಿಸಿದತ್ತು (ಕಾಶಾಕ್ಯ-. ೭-೦): 'ಗೊಂದೆಬೊಂದಿ' ಪರಾ. 

[ದೇ.॥ ತಮಿ. ಪೊನ್ನಿ; ತೆಲು, ಬೊಂದಿ./ಪ್ರಾ. ಬೋಂದಿ] 

ಬೊಂದಿಃ (ನಾ). ಕಾಶಿ, ನಾರು, ಹಗ್ಗ, ಮೊದಲಾದುವುಗಳ ಪೆಂಡಿ.- 
ಕಟ್ಟು: (6)- [ದೇ.॥ ತೆಲು. ಬೊಂದು] 

ಬೊಂದಿಗೆ (ನಾ). ಬೀಗ; ಕೀಲಿ (?) : ಮಜ'ಹೊಕ್ಕರೆ ಕಾವ 
ತೊಡರ್ದರ ಡೊಂಕಿ ಬಿರಿದರ ಬಾಯ ಬೋದಿಗೆ ಮಾಸೆಯರ ಗಂಡರೆ ಗಂಡ 
ಮಾದಿಗದೇವ (ಎಕ. 1೫, ಕಾನಳಾ. ೦೦೬-೫: 2303). (2) 

ಬೊಂದಿಗೆವುಯ್‌ (ನಾ)- (?) : ಬಿದಿರಿದ ಮುತ್ತುವಲ್ಲ ಮಂಜಾ 
-ಮೂಗಿನ ಬೊಂದಿಗೆವಾಯ ಪೊಂಗುಗಲ್ಲದ ಪಸುರ್ಗಣ್ಣ ಕೆಂದಲೆಯ. 
ಕಾಳಿಗವರ್ಣದ ಬೀಡೆಗಾಲ . , . ಪೇರುರದ ಲುಬ್ಬಕರಿರ್ದರಲಬ್ಧ 
ಮಾರ್ದವರ" (ಕಿತ್ಕಪು. ೩-6). 'ಬಂದುಗೆವಾಯ್‌' ಹೋ. 

[ಬೊಂದಿಗೆ? 4 ಬಾಯ್‌] 

ಬೊಂದು 'ಬೊಂತೆ' ನೋ. 

ಬೊಂದುಕ, (ನಾ). ಚಿಂದಿಯಾದ ಕೊಳಕುಬಟ್ಟೆಯನ್ನು ತೊಡು 
ವವನು ; ಬೊಂತೆಯನ್ನು ಧರಿಸುವವನು : ಉಕ ಪ್ರತ್ಯಯಕ್ಕೆ . . . 
ಬೊಂದುಕಂ, ದಿಂಡುಕಂ (ಕಪರ- ೨04 ಶ್ರಯೋ) ; ಸಣ್ಣುಕಂ, ಬೊಂದುಕಂ, 
ದಿಂಡುಕ೦ (ಕರ್ಮಾನು- ೪90 ಶ್ರಯೋ). 

[ಬೊಂದು (ಆ ಬೊಂತೆ) 4 ಉಕ (ಆ -ಉಗ)] 

'ಬೊಂದುಕ್ಕ 'ಬಂದಂಕ' ನೋ- 

ಬೊಂದುಗೆ (ನಾ). (?) : ಕೆಂದಳದೊಳಮರ್ಚಿ ಬಾರಿಸುತೆ ಬೊಂದುಗೆಯಂ 
ಕುಜುಪಿಂಗೆ ಪೋದಳವ್ವಳಿಸುತಮಾಗಳೊರ್ವಳಭಿಸಾರಿಕೆ ವೀರವಿಡಂಬ 
ಯಾನದಿಂ (ಸೂಕ್ತಿಸು. ೮-0೪೨). (2) 

ಬೊಂದೆ (ನಾ). ಕುಣಿ; ಕುಳಿ: ಶಿಶುವಳಿಯೆ ಬೊಂದೆಯೊಳೆಗಿಕ್ಕಿ 
ಮಣ್ಣಂ ಮುಚ್ಚಿ ಬಂದಯ್ಯಗೆಜಗೆ ದಂಪತಿಗೆಂದನು ಕಂದನಂ ಬಿಟ್ಟು 
ಬರುವರೆ ಬೇಗ ತಾ ಹೋಗಿರಿ (ಗುರುತಾ- ೦೪-೩೯). 

[ದೇ,॥ ತಮಿ. ಪೊನ್ಹು- ಬಿಲ ; ತೆಲು. ಬೊಂದ] 

ಬೊಂಪ್ಕು 'ಬಂಪ್ರೈ' ನೋ. 

ಬೊಂಪು: 'ಬಂಪ್ಕ' ನೋ. 

ಬೊಂಬಡ "ಬೊಮ್ಮಡಿ' ನೋ. 

ಬೊಂಬಲ್‌ `ಬಂಬಲ್ಕ್‌' ನೋ. 

ಬೊಂಬಲಮರ (ನಾ). ಒಂದಂ ಬಗೆಯ ಮರ : ಬೊಂಬಲಮರದ 
ನೆರಳೊಳು ಕುಳಿತಂತೆ ಮರ್ಶಟಕ್ಕೆ ಮಂತ್ರಿತನೆ ಕೊಟ್ಟಂತೆ (ಉರ್ಲೋಪ್ರ- 
೩-೪೨-೩)- [ಬೊಂಬಲಂ - ಮರ] 

ಬೊಂಬಳ 'ಬೊಂಬಾಳ್ಕ' ನೋ, 

ಬೊಂಬಾಳ್ಕ. , ಬಾಂಬೋಳ, ಬೊಂಬಳ (ನಾ). [ಸಂಗೀತ] ನಾಲ್ಕು 
ಧ್ವನಿಭೇದಗಳಲ್ಲಿ ಒಂದು:  ತಾಳೆಲಯ ಬೊಂಬಾಳ ಮಿಶ್ರದ 
ಮೈಳವದು ತಾ ರಾಗಶುದ್ಧದ ಸಾಳಗದ ಸಂಕೀರ್ಣ ದೇಸಿಯ ವಿವಿಧ 
ರಚನೆಗಳ , . , ಲಯವಾನವಲ್‌ವವನೆ ಗಾಯಕನು (ಣವ್ಮಾಸ- ಓಂಡ- 


೬೬೫೨ 


46 


ಜಬೊಂಬುಳ್ಳಿ 


0-೯೭); ಕತಿವಳೆ ಬೊಂಬಾಳೆ [೫೫- ಬಬ್ಬೋಳೆ)ನಾರುಟ ಮಿಶ್ರಿತಮೆಂಬ 
ಚತುರ್ವಿಧಸ್ವರಂಗಳಂ ಪರುಶವಿಸಿ (ಕೇಕೆ ೧೪)... ಬಾಂಬೋಳ : 
ಅನೇಕ ರಾಗಗಳಿಂದೆ ಸಿವಿಯಿಂಪೆ ಸೊಂಪು ಬಾಂಬೋಳ ಮಧುರಂ ಬುಂದ್ರ 
ಎವಿಧ ಸುಸ್ಮಾನಮಾನಂಗಳಿಂ ಪಾಡಲುಗ್ವಡಿಸಿದರು ತಾಳಜ್ಞರು (ಪ್ರಶುಪು- 
೨೬೭). ಬೊಂಬಳ : ಖಾವುಳೆ ಬೊಂಬಳ ನಾರಾಟ ಮಿಶ್ರಮೇಬ 
ನಾಲ್ಕುಂ ಧ್ವನಿಯ ಭೇದಮನಜ್‌ದು . . . ಬಾಜಿಸುತ್ತಿರೆಯುಂ (೫ಂತೀಕ್ಕ- 
0೬-೬೭ ವ). [21 

ಬೊಂಬಾಳ್ಕ 'ಬಂಬಾಳ' ನೋ, 

ಬೊಂಬಾಳ್ಕ (ನಾ). ಒಂದು ಬಗೆಯ ಅಂದಣ : `ಚವರಬೊಂಬಾಳ 
ಪರಾ. [1] 


ಬೊಂಬಾಳದೀಪ (ನಾ). ಪ್ರಖರವಾಗಿ ಉರಿಯುವ ಪಂಜು.- 
ಹಿಲಾಲು : ಇನನಂದನನು ಬೊಂಬಾಳದೀಪದ ಸಂದಣಿಗಳಲಿ, . , 


ಕುರುಭೂಮಿಗೈತಂದ (ಕನ್ಮಾ್ರೋ. ೦-೦೯); 
ದೀಪಾವಳಿಗಳಿದ್ದೆಸೆಗಳಲಿ (ಕೂ60- ೩-೩-೩೦), 
[ ಬೊಂಬಾಳ್ಯ ( ಎಬಂಬಾಳ) - ದೀಪು ] 

ಬೊಂಬಾಳದೀಪ್ತಿ (ನಾ), ಪ್ರಖರವಾದ ಕಾಂತಿ... ಪ್ರಕಾಶ, 
ತೋಲುತಿಹ ಬೊಂಬುಳದೀಪ್ತಿಯ ಚುರುರಸ್ತ್ರಪ್ರಭೆಯಲೂ ಮುರವೈರಿ 
ಯೋಲಗಸಾಲೆ ನೆಜಕ ರೆಂಜಿಸಿತು ನೋಲ್ಪರಿಗೆ (ಕೋಗಡು. ೩-೩೭). 

[ಬೊಂಬಾಳ್ಕೆ (ಇಬಂಬಾಳ) 4 ದೀಪ್ತಿ] 

'ಬೊಂಬಾಳದೀವಟಿಗೆ (ನಾ). * ಬೊಂಬಾಳದೀಪ ; ತಶುಣಿಯರುಗಳೆ 
ಹಸ್ತದಲಿ ಮಿಣುಪ ಮಿಸುನಿಯ ಬೊಂಬಾಳದೀವಟಿಗೆಗಳ್ಳುರುಚಿರಪ್ರಭೆಯ 
ಸೂಸಿದುವು (ಕಂಠಂ- 6-34). [ಬೊಂಬುಳ್ಳ(-ಬಂಬಾಳ) 4- ದೀವಟಿಗೆ] 

ಬೊಂಬಾಳದೀವಿಗೆ 'ಬಂಬಾಳದೀವಿಗೆ' ನೋ. 

ಬೊಂಬಾಳಿಸು “ಬಂಬಲಿಸು' ನೋ. 

ಬೊಂಬಿಡು 'ಬೊಬ್ಬಿಡು' ನೋ, 

ಬೊಂಬ್ಕು, ಬಂಬು, (ನಾ,) ಪೊಳ್ಳಾದ ದಪ್ಪನೆಯ ಬಿದಿರಂ.-ಗಳು : 
ಹೇಗೆ ಒಂದು ವಂಶ ಅಥವಾ ಬೊಂಬಿನಲ್ಲಿ ಹಲವು ಪರ್ವಗಳಿರುತ್ತವೋ 
ಹಾಗೇ ಈ ಗ್ರಂಥದಲ್ಲಿ ಹದಿನೆಂಟು ಪರ್ವಗಳಿವೆ (ಕಾರದ- 3); ಬೊಂಬು 
ಗಳನ್ನು ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಒಂದು ಮರಕ್ಕೆ ಅಟ್ಟ 


ಬೆಳಗಿದುವು ಬೊಂಬಾಳ 


ಕಟ್ಟುವಂತೆ ಆಜ್ಞಾಪಿಸಿದರು (ದುಕ: ೧೪). ಬಂಬ್ಗು : ಮೊದಲು 
ಮೊದಲೂ ಜೊಂಡು ಬಂಬುಗಳಿಂದ ನಿರ್ಮಿತಮಗಿದ್ದು ಅನಂತರ 
ಮರದಿಂದ ಕಟ್ಟಡಗಳು ಕಟ್ಟಲ್ಪಟ್ಟಿರಬೇಕು (ನ್ಲುವಾಸ್ತು. ೨೨); ಬಂಬು 
ಹೊರುವವನ ಸಂಗಡ ಹಂಬಲಿಸಿದರೆ ಇಂಬು ಸಿಕ್ಕೀಸೆ (ಗಾರ). 
[ದೇ.॥ ತಮಿ. ವಮ; ಮಲ. ವಮ್ಚು; ತುಳು. ಬಂಬು] 
ಬೊಂಬ್ಕು "ಬಂಬ್ಕು' ನೋ, 
ಬೊಂಬುಜ (ನಾ), ಒಂದು ಬಗೆಯ ವಾದ್ಯ: ಬೊಂಬುಜದ 


ಮುಯುಜದ ಡೋಳಿನ ಬೆಂಬಳಿಯಲಿಹೀನಾಗಸರದಿಂತೆಂಬ ನಾನಾವಾದ್ಯರಸ 
ತುಂಬಿತು ದಿಶಾವಳಿಯ (6ನು.3-೮೯)- *ಬೊಂಬುಳ್ಳಿ' ಹೋ, [1] 

ಭೊಂಬುಳ್ಳಿ (ನಾ). ಹೆಚ್ಚಳ; ಆಧಿಕ : ಚದುರ ಪೊದಬಕ್ಕಿ ಸಂಪದದ 
ಬೊಂಬುಳಿ ಸತ್ಯದ ಬಿತ್ತರ... ವಿಳಾಸದ ದೇಸೆ ಕೂಡೆ ಭೋಗದ 
ಕಣಿಯಾಯ್ತು ತಾಂ ತನಗೆ ಪೌರಜನಂ (87ಎ. ೯-00). 


[ದೇ.॥ ತಮಿ. ಪೊಮ್ಮಲ್‌; ತುಳು. ಬೊಂಬುಳಿ] 
ಬೊಂಬುಳ್ಳಿ, ಬೊಬ್ಬುಳ್ಳಿ (ನಾ), ಒಂದು ಬಗೆಯ ಚರ್ಮವಾದ್ಯ : 
“ಪಣವಃ-ಬೊಂಬುಳಿಯ ಪೆಸರು” (೧30. ೯; ಕೋಟಿಹೆಗ್ಗಾಳೆ 
ಗಳು ಚಿನ್ನೆತಿತ್ತಿರಿ ಬೊಂಬುಳಿ ಬಡಿಸಿಕೊಂಡವು (ಜತಕಾ. ೩-೦೯): ಕೊಂಬು 
ಡಮರು: ಡೌಡೆ ಸೆಂಬಕ ಕಹಳೆ ಢಕ್ಕೆ ಬೊಂ[೫ಕಾಂ-ಟೊಂ]ಬುಳಿ 5ರಡೆ 


ಬೊಂಬೆ 


ಜಗ್ಗುಟೆ ಜರರ್ಗರಂಗಳಿಂ (ಕುನುಣ- ೭-34). ಬೊಬ್ಬುಳ್ಳಿ: ಪಟಹದ 
ಢಕ್ಕೆಯ ಧವಳಶಂಖದ ಜವಳಿಗಾಳೆಯ ತಿತ್ತಿರಿಯ ಕಿನ್ನರಿಯ ಹೊನ್ನ 
'ಬೊಬ್ಬುಳ[೫೫ಂ- ಬೊಂಬುಳಿಯ . . . ಕೋಳಾಡಳೆ ನೆಗಳೆ (೧0೪. 
ಬೊಬ್ಬುಳಿ ಘಂಟೆ ರಣವಣಕಿವೊಜಲುತಿರಲಂದು ಮುಗಿ 
ಲಂಕಾನಗರಿ ಗೋಳಿಟ್ಟೂಅಲುವಂತಿರೆ ತಿರುಗಿ ನೋಡಿದ ಸಿರಿಯ ಹಿಂದಕೆ 
ಬೀಳುಗೊಟ್ಟಿನೊಯೆಂಬ ತೆಅನಾಯ್ತು (98. ೪0-0) [?] 
ಬೊಂಬೆ, ಬೊಮ್ಮೆ (ನಾ). ೧. ಗೊಂಬೆ; ಮೂರ್ತಿ; ಪ್ರತಿಮೆ ; 
ನೆಲದ. ಬೊಂಬೆಯ ಮಾಡಿ ಜಲದ ಬಣ್ಣವನುಡಿಸಿ . , . 
ಆಡಿಸುವ ಯಂತ್ರವಾಹಕನಾರೋ (663. ೩-0; ಪಾಆ್‌ದಳ್‌ 
ಪೊಳೆದು ಖೇಚರಿ ಮಿಂಚಿನ ಬೊಂಬೆಯೆಂಬಿನಂ (5ರ್ನನೇ- ೩-೦೭) ; 
ಮಾಯೆಯಾಡಿಸುವ ಮಣ್ಣ ರೂಸ್ರ ಕಪ್ಪಡದ. ಹಾಹೆ ಕಲ್ಲ ಜಂತ್ರ 
ಹುಲ್ಲ ಬೊಂಬೆ (ಶಿಸರೆ 6-049); ನಾನಾ ಜನ್ಮದಿ ಬಂದ ನಾಟಕದ ಬೊಂಬೆ. 
ಯಿದೆ (ಕನಕ, 06೨-4): ೨. ಕಣ್ಣುಗೊಂಬೆ ; ಕನೀನಿಕೆ : ಅಂಬರ 
ವಧೂಟಿಗು ಪಾಮರಿಯಲರ್ಗಣ್ಣ ಬೊಂಬೆಗಳ ಮನಮೊಸೆದು ಪಾಗುಡ 
ವನಟ್ಟಿದಸಿತಾಂಬರವದೆಂಬಂತೆ. ತತ್ಕಳಮೆಗಳ ತೆನೆಯ. ಪಾಲುಣಲೈಂದೆಜ 
ಗುವಾ ಕೆಂಬಲ್ಲ ಪಕ್ಕಿಗಳುಮಂ ಸೋವುತ (ಸಮ್ಮೇಳ, ೦-೨೪); ಅಲರ್ಗಣ್ಣಳ. 
ಬೊಂಬೆಯ ಪಡಿನೆಳಲೆಂಬಾ ಜಾರುವಿಚಿತ್ರಾಂಬರಮಂ ಪೊದೆಯಿಸಿ , . . 
ಮನೋರಮಣನನುಪಚರಿಸಿದಳಂಗನೆಯಾ ನವಸುರತದೊಳು. (ಇದುಳಾ, 
6-8೭). ೩. ಆಕೃತಿ; ರೂಪು: ಚಿತ್ರದ ಬೊಂಬೆಗಳಿದ್ದ ಮನೆ 
ಕಿಚ್ಚೆದ್ದು ಬೇವಲ್ಲಿ ಬೊಂಬೆಯ ಹೊತ್ತಿದ ಕಿಚ್ಚು ಚಿತ್ರವಾಗಿ ಉರವುದೆ. 
(44ರ ೪. 1, 10040) ; ಭಿತ್ತಿಭಿತ್ತಿಯೊಳ್‌ ಬರೆದ ನಾನಾ ತೆಆದೊಳಿಸೆವ! 
ಬೊಂಬೆಗಳಿಂದೆ . . , ಕರಂ ಚಿಲ್ದಾದುದು (10%. ೫-30). "ಗೊಂಬೆ" 
ಪರಾ. ಬೊಮ್ಮೆ : ೩. ಆ ಬೊಮ್ಮೆಯಂತೆ ಈ ಬೊಮ್ಮೆ (ಹಂತ. 002. 
ಬೊಂಬೆಯ ಬಣ್ಣ -. (ಬೊಂಬೆಯ) ಚಿತ್ರಗಳುಳ್ಳ ಸೀರೆ ; ಹಳದಿ 
ಪೊಪ್ಪಳಿ ಚಂದ್ರಗಾವಿ ಬೊಂಬೆಯ ಬಣ್ಣ ಸುಲಿಪಲ್ಲು ಹೊನ್ನ ತಗಡಿನ 
ಬಿಳುಪಟ್ಟೆ ನಾನಾವರ್ಣದ ಜವಳಿಯ ಮಳಿಗೆಗಳೆಸೆದುವು (ಕುತ್ರ. ೬-೬೦). 
[ದೇ.॥ ತಮಿ, ಪೊಮ್ಮೈ, ಪೊಮ್ಮಲ್‌ ; ಮಲ. ಬೊಮ್ಮ ; ತುಳು. 
ಬೊಂಬೆ; ತೆಲು. ಬೊಮ್ಮ, ಬೊದು ; ಕೋಲು. ಕುವಿ. ಬೊಮ್ಮ ] 
ಬೊಂಬೆಗಣ್ಣಿ (ನಾ): ಒಂದು ಬಗೆಯ ಸೀರೆ : ಚಾಪಗಂಟಿಯು ಬೊಂಬೆ 
ಗಣ್ಣಿ ಚಿತ್ರಾವಳಿಯು , . , ಮಿರುಪ ನೇತ್ರಾವಳಿಯು ಮುಖ್ಯ 
ವಿಧದ ಸೀರೆಗಳ ಚಿನ್ನದೆಳಿವೆ. ಕಂಚುಕವ ಬೇಹನಿತ ತಗದು (ನನನೋ. 
ಬಿ೬?2] 
ಬೊಂಬೆಯಾಟ (ನಾ). ಮಕ್ಕಳು ಸೊಂಬೆಗಳನ್ನಿಟ್ಟುಕೊಂಡು 
ಆಡುವ ಆಟ ; ಮಗುವುತನದಲಿ ಬೊಂಬೆಯಾಟಕೆ ಮಗುವನೇ ತಹೆ 
ನೆಂದು ಬಂದಳು (ಕುಣ್ಮಳ- ೩-0೬). ೨. ಸೂತ್ರದಿಂದ ಗೊಂಂ 
ಗಳ: ಸಿ ತೋರಿಸುವ ಆಟ. 'ಗೊಂಬೆಯಾಟ' ಪರಾ. 
[ಬೊಂಬೆ 4 ಅಟ] 


೬೬೬ ವ); 


0೭-೬0). 


ಬೊಕಸ "ಬೊಕ್ಕಸ" ನೋ. 
ಬೊಕ್ಕ 'ಬಕ್ಕ' ನೋ. 
ಬೊಕ್ಕಣ್ಕ. ಬಂಕಣ. ಬಕ್ಕಣ್ಯ (ನಾ). ೧. ಚೀಲ; ಸಂಚಿ: ಫಣಿ 


ಕಂಳಂಗಳೀ ದಾರವಾಗಿ ಬೊತ್ಯಣವೊಳವಸುಂಬೆಯಾಗಿ (ಎಕ. 1711, 8. 
೦೦೮-೩೦; 1054); ಪಿಸುಣಂ ಪೇಟಸ್ತೊಡದೇವುದೊ ಕಿಸುಜಡೆಯುಂ 


ಬೂದಿ ಕಚ್ಚಟಂ ಬೊಕ್ಕಣಮುಂ . . . ಪಿಸುಣರ ದೇವಗೆ ನಾರದಂಗಿದು 


ಸಹಜಂ (೬1, ೩-86) ; ಬೊತ್ಕಣದ ಬೂದಿಯನು?ಫೆನುತೂದಿ ಮೂಗಿ 
ನೊಳ್‌ ಪೊಕ್ಕೊಡೆ ಸೀಂತು , , . ೯ಕ್ಕುವ ಮರ್ಕಟಂ ನಗದ ತಾಪ 
ಸರ. ನಗಿಸಿತ್ತರಣ್ಯದೊಳ್‌ (ಣನ: 000), ೨. ಕುದುರೆಯ 


೬೬೫೩ 


46 


ಬೊಕ್ಕಸ 


ಬಾಯಿಗೆ ಕಟ್ಟುವ ಚೀಲ ; ತೋಬರಿ : ದುತ್ತೂರದೆಲೆಯನಿಕ್ಕಿಯೆ 
ಕಟ್ಟುತ ಯಿರದೀಕ್ರಮ ದಶದಿನಮಂತರಿಸದೆ. ಬೊಕ್ಕಣಮನಿಕ್ಕಿ (ಅಕ್ಕನ 
೧೬-೬೦); ಜ್ಞಾನವೆಂಬುದು ಬೀದಿಯ ಪಸಾರನೆ ? ಬೊಕ್ಕಣಮೊಳಗಣ 
ಹುರುಳಿಯೆ ? (ಜತ). ೩. ಜೇಬು; ಕಿಸೆ; ಲೈೈದ ಪಟ್ಟಿ 
ಅವನ ಬೊಕ್ಕಣದಲ್ಲಿ ಸದಾ ಹಸಿದು ಬಾಸ್ಸೆರೆದಿತ್ತು (ಮರವು. ೩4೬) 
ಲೆಕ್ಕದ ಪುಸ್ತದೊಳಗೆ ಅಂಕಿ ಬಿದ್ದಷ್ಟು ರೊಕ್ಕ ಆ ಬ್ಯಾರಿಸ್ಟರಿನ ಬೊಕ್ಕಣ 
ದಲ್ಲಿ ಬೀಳುತ್ತಿದ್ದಿಲ್ಲ. (ಇಕ್ಕಳ. 900). ಬಂಕಣ : ೩. ತನ್ನ ಹೊಲ. 
ಸಾದ "ಬುಕಣ'ದೊಳಗೆ ಕೈಯಿಕ್ಕಿ ಎಲೆ-ಅಡಿಕೆ-ತಂಬಾಕುಗಳನ್ನು ಹೊರಗೆ 
ತೆಗೆದು ಒಂದೊಂದಾಗಿ ಬಾಯಲ್ಲಿ ಹಾಕಿಕೊಂಡ (ಗಗ. ಅ. 
ಬಕ್ಕಣ, : ೨. ಕುದುರೆ ೀಡಲೆಯನು ಸಲೆ ತಿಂದು ಬಕ್ಕಣವನೊದಣ* 
ಬಿಟ್ಟಂತೆ (ಸಣ. ೦೮೨೮). ೩, ತಮ್ಮ ಬಕ್ಕಣದಲ್ಲಿ ಕಾಸು ಕಪರ್ದಿಯಿಲ್ಲ 
ದಿದ್ದರೂ ಬಾಯಲ್ಲಿ ಬಸ್ಕಳ ಮಾತಿದ್ದರೆ ಸಾಕೆಂಬ ಸಂತೋಷದಿಂದ, ಜನರು 
ಕಾಲ ಕಳೆಯುತ್ತಿದ್ದರು (ಶ್ರೇಮಂ- ೬೪). 
[ ದೇ.॥ ತಮಿ, ಮಲ. ಪಣ, ತುಳು. ಬೊಳ್ಯಣ 
ಬೊಂಣ, ಬೊಂನ, ಜೊಕ್ಕಣ, ಬೊಕ್ಕನ. 
ಬೊಕ್ಕಣ್ಣ 'ಬಕ್ಕಣ್ಮ ' ನೋ. 
ಬೊಕ್ಕಣಿಕೆ, ಬೊಕ್ಕಲಿಕೆ (ನು). ಒಂದು ಬಗೆಯ ಔಷಧೀಸಸ್ಕ ; 
ನೆನ್ಸಿಚಟ್ಟು, ಬೊಕ್ಕಣಿಕೆಕಾಯಿ: ಶುಂಠಿ... ಸಮಾಂಶವಾಗಿ ಅರೆದು 
ಕೊಡಲು ಶ್ಲೇಷ್ಮಜ್ವರ ಬಿಡುವುದು (195. 5೭)- ಬೊಕ್ಕಳಿಕೆ : ಹುರಿಗಿಲುಂ 


ತೆಲು. 


ಸಂ. ಬೋಕ್ಕಾಣ ] 


ಕುರುಟಿನೆಲಾವ ಬೊಕ್ಕಳಿಕೆಯಿಂತಿನಿತಂ ತುಳಿದಿಟ್ಟು (ಅಕ್ಕನ್ನ. ೩). [? 2 
ಬೊಕ್ಕತಲೆ 'ಬಕ್ಕದಲೆ' ನೋ. 
ಬೊಕ್ಕದಲೆ 'ಬಕ್ಕದಲೆ' ನೋ. 


ಬೊಕ್ಕನೆ (ಅ). ಒಂದು ಅನುಕರಣಾವ್ಯಯ; ಒಮ್ಮೆಲೇ; ಇದ್ದಕ್ಕಿದ್ದಂತೆ; 
ದಿಕ್ಕಿಲ್ಲದ ಪಶು ಕೆಸಜಕೊಳು ಬೊಗ್ಗನೆ ಬಿನ್ನಂತೆ ಬಿದ್ದೆ ನಾಂ. ದಂದುಗ 
ದೆೊಳು ಹೊಕ್ಕು ತೆಗೆವವರ ಕಂಣೆಂ ಅಕ್ಕಟ ಶಿವನೇ (ಕಕಕು- ೬ಬ). 
[ಬೊಕ್ಕ್‌ ತಾ ಅನೈ] 
ಬೊಕ್ಕನೆತ್ತಿ " ಬಕ್ಕನೆತ್ತಿ ನೋ. 


ಬೊಕ್ಕಬಾಯಿ (ನಾ). ಬೋಡುಬಾಯಿ ; ಹಲ್ಲಿಲ್ಲದ ಬಾಯಿ; 
ಬಚ್ಚಬಾಯಿ : (8). (ಬೊಕ್ಕ (-ಆಬಕ್ಕ್ಯ)- ಬಾಯ್ಕಿ (ಇಬಾಯ್‌)) 
[ಬೊಕ್ಕಬೋರಲು " ಬಕ್ಕಬೋರಲು ' ನೋ. 


'ಬೊಕ್ಕರಿಸು (ಕ್ರಿ). ಮಗುಚಿಹಾಕು ; ಎತ್ತಿಹುಕು (?) : ಮದಜಳದ 
ಕದಡಂ ಕದರಿ ಕೆದಯುವ ಕರ್ಣಚಾಮರದ ಕತ್ತಲೆ ಸಿರ್ಪಿನ ಬಾಹರಕ್ಕೆಯುಂ 
ಬೊಕ್ಕರಿಸಿದ ತೋರಹತ್ತದಿನವನೀತಳಮಂ ₹ವಳಮಂ. ಕೊಳಲೆಂದ). 
(ಅಂಕ: ೦೪-೬ 2) ; ತೆಕ್ಕೆಯಿಂದವಚುತ್ತ ಗಿರಿಯಂ ಬೊಳ್ಳಿರಿಸಿ ಹೂಂಕರಿಸು 
ತಿತ್ತಲು ಲೆಕ್ಕವಿಲ್ಲದ ಲೋ€ಗಳು ಗಡಗಡನೆ 'ಉರುಳುತಿರೆ. (ಕೇಮ. ೩-೨೪). 

[? +- ಇನ್ನು] 

ಬೊಕ್ಕಸ, ಬೊಕಸ, ಬೊಕ್ಸ (ನಾ). ಹಣದ ಭಂಡಾರ; ಕೋಶ ; 

ವ್ರತಸ್ಥನಾಗಿ ಭವಿಗಳ ಕೆಳೆಗೆ ಬೊಕ್ಕಸ ಭಂಡಾರ ಅಸಿ ಕೃಷಿ 

ವಾಣಿಜ್ಯ ಮುಂತಾದ ಕಾಯಕವ ಬಿಟ್ಟು ತನ್ನ ಸ್ವಕುಯಂದಿಂದ ಬಂದ್ಳು 

ಒದಗಿದ ದ್ರವ್ಯವ ಒಡೆಯನ ಮುಂದಿಟ್ಟು (445. 1, ೪ ಓ) 

ಬೊಕ್ಕಸದ ಸೇನೆಬೋವ ಜನ್ನಯ್ಯನ ನರಸಿಂಹ್ವದೇವನ ಬರಹ [OS 

೧೮೮ ೯-೦೯; 140). ಬೊಕಸ ; ಹೈದರಲ್ಲಿ ಬಹದರನು ಬೊಕಸಕಿ 

ಪಪ್ಲಿಸ್ತನಾದ (ಸೌಜು- ೧೯೩೪, ಸೇ00- ೫3-0೯; 3769). ಬೊಕ್ಕೆ : ಅವರಿಗೆ 


ಸಾಂಬ್ರಾಜ್ಯವಾಗಬೇಕೆಂದು ಅವರ ಬೊಕ್ಸದ ಕವಾಣ ತಿಂಮಪ್ಪನು 


ಸೆಟ್ಟಿಯ ನಿಲಿಸಿದನು (ಬಕ. ಸಗ. ತೊಳಲ್ಕೆ, ೦೨೦-೫೦; 1602); ದೇವರ 


ಬೊಕ್ಸಕೆ ಪ 


2 © (ea. 15-11, uote; 1549). 


ಬೊಕ್ಕಳಿಕೆ 


ಜೊಕ್ಕಸಗೊಲ್ಲ ಖಜಾನೆಯ ಕಾವಲುಗಾರ : (ತಮ್ಮ. ೫%. ಖಿ. 
[ಜೇ.॥ ತಮಿ. ಪೊಕ್ಕಿಶಮ್‌ ; ತುಳು. ತೆಲು. ಬೊಕ್ಕಸ] 
ಬೊಕ್ಕಳಿಕೆ ` ಬೊಕ್ಕಣಿಕೆ' ನೋ. 
ಜೊಳ್ಳಿ (ನಾ):  ಬೋಡುಬಾಯಿಯವಳು ; ಹಲ್ಲಿಲ್ಲದವಳು ; 
ಬಚ್ಚಬಾಯಿಯವಳು : (6)... [ಬೊಕ್ಕೆ (ಎಬಕ್ಕ) +-್ಯ] 
ಬೊಳ್ಳುಬೋರಲು "ಬಕ್ಕಬೋರಲು' ನೋ. 
ಬೊಕ್ಕೆ; (ನಾ). ೧. (ಚರ್ಮದ ಮೇಲೆ ಏಳುವ, ಕೀವಿರುವ ಅಥವಾ 
ಸಣ್ಣ ಊತ,--ಉಬ್ಬು; ಗಂಧೆ : ಹಲವು ಹರಳೊತ್ತಿ 
ಜೊಕ್ಕೆಗಗು ಮೂಡಿ ನಡೆಗೆಟ್ಟಿ ಮೆಬ್ಲಡಿಯ ನಿಜವನಿತೆಯಂ ನೋಡಿ 
(sm (೨೫೪); ನಾಲಗೆಯ ಮೇಲೆ ಬೊಕ್ಕೆಗಳೆದ್ದು ಹಳದಿವರ್ಣವಾಗಿ 
ಕಪ್ಪುಗೂಡಿರ್ದರೆ ಅಸಾಧ್ಯವೆಂದರಿವುದು (ತಳಕ್ಕೆ. ); ರಾಣಿಯವರು 
ಬೊಕ್ಕೆಯ ಮೇಲೆ ಬರೆಯೇಳೆಯುತ್ತಿದ್ದಾರೆ (ಶುಂಶಾ- ೦೦೪). ೨. 
(ಸುಡುವುದು ಮುಂತಾದುವುಗಳಿಂದ ಚರ್ಮದ ಮೇಲೆ ಉಂಟಾ 
ಗುವ) ಗುಳ್ಳಿ; ಬೊಬ್ಬೆ: ವಡಬಾನಳನುರಿಯ(ಿ )ಅ:ದೊಡಲೆಲ್ಲಂ ಬೆಂದು 
ಬೊಕ್ಕೆ ನೆಗೆದವೊಲೊಳಗಿಂ ದಡಕೊತ್ತಿ ಮುತ್ತುಗಳ ನೆಗೆದೊಡೆವವೊಲಾ 
ಕಡಲ ಬುದ್ಭುದಂ ಕಣ್ಣೆಸೆಗುಂ (ಸೂಕ್ತಕು- - ೨-9); ಕರಿಯನ ವಸ್ತ್ರದಲ್ಲಿಲ್ಲ 
ಬೆಂಕಿಯ ಕಡಿ ಹಾರಿ ತೂತು ಬಿದ್ದಿತ್ತು. ಅವನ ಎರಡು ಕಾಲುಗಳಲ್ಲೂ 
ಬೊಕ್ಕೆ ಎದ್ದಿತ್ತು (6ಳ್ತರೂ- ೩೪)- 
(ದೇ.॥ ತುಳು. ಪೊಕ್ಕೆ, ಭೊಕ್ಕಿ: ಬೊಕ್ಕೆ ; ತೆಲು. ಪೊಕ್ಕು) 
ಬೊಕ್ಕೆ, (ನಾ). ಬಿಲ; ಕುಳಿ; ಹೋರಂ; ಮೊಗಸದಾದನು ಶಾಪದಿಂದಲಿ 
ಪೊಗಲಿ ಬೊಕ್ಕೆಯನು (೧ಕ್ತಕ. ೪೨-೦); ಈಗವನನ್ನು ಬಡಿದು ಬೊಕ್ಕೆಯಲ್ಲಿ 
ಹಾಕಬೇಕೆಂದಿದ್ದಾನೆ. (೬ರ. ೪9); ಲೋಕಕ್ಕಾದರೋ, ನೆಲದಲ್ಲಿ 
'ಬೊಕ್ಕೆಗಳನ್ನು ತೋಡಿ ಅಲ್ಲೇ ವಾಸಮಾಡುವ ಸುಂಡಿಲಿಗಳಂತೆ, ಕಾಲಹರಣ 
ಮಾಡಿದರೆ ಸಾಕು . . . ಅದರಲ್ಲೇ ತಣಿವು! (ಕೋತಿ. 60)- 
[ದೇ.॥ ತಮಿ. ಪೊಕ್ಕೈ ; ತೆಲು. ಬೊಕ್ಕ ; ಕೋಲಾ. ಪೊಕ್ಕ. ಬೊಗ್ಗ; 
ನಾಯ್ಕಿ- ಪೊರ್ಕ) 
ಬೊಕ್ಕೆಯೊಡೆ (ಕ್ರಿ). ಗುಳೆ, ಕೈಯೇಳು ಕ ಬೊಬ್ಬೆಯೇಳು ; ಹೊತ್ತ ಹೊ 
ಗಳಿಂದ ನೆತ್ತಿ ಬೋರೆಯು ಹರಳೊತ್ತಿ ಪಾದವು ಬೊಕ್ಕೆಯೊಡೆದು ಹಸ್ತಕೆ 
ದಾವಶಿಯಿಲ್ಲವೆಂದೆನಲಾಗ ಮತ್ತೆ ಬಂದಿದಕೊ ಮಾಮಾರಿ (ಸಂ: &-3)- 
[ಬೊಕ್ಕೆ -- ಒಡೆ] 
ಟೊಕ್ಸ "ಬೊಕ್ಕಸ' ನೋ. 
ಜೊಗದೆ (ನಾ). ಬೆಟ್ಟಗಳಲ್ಲಿ ಕೊರೆದ ಸುರಂಗಮಾರ್ಗ; ಪ್ರಭಾ... 


ಖಂಡಾಳೆಘಟ್ಟದ. ಆ ಬೊಗದೆಗಳನ್ನು ಸಾರಿಸಾರಿ ತೋರಿಸಿದಳು. 
(82ರ ೦೦೪). [-ಮರಾ. ಬೋಗದಾ] 
ಬೊಗರಿ "ಬವರಿ' ನೋ. 


ಬೊಗರಿಗಡ್ಡ "ಬವರಿಗಡ್ಡ' ನೋ. 

ಬೊಗರಿದಿರುಗು "ಬವರಿದಿರುಗು' ನೋ. 

ಜೊಗರಿಮೊಲೆ, ಬುಗುರಿಮೊಲೆ (ನಾ). (ಆಕಾರದಲ್ಲಿ) ಬುಗುರಿಯಂತೆ 
ಇರುವ ಮೊಲೆ : ಬೊಗರಿಯಂತೊಲೆದಾಡುವಳು ನಿಲುವಳು ಹೊನ್ನ 
ಬೊಗರಿಮೊಲೆಯ ಮೋಹನಾಂಗಿ (43. ೨-೬); ಬೊಗರಿಮೊಲೆಯ ಚೆಲ್ವ 
ಗಾಡಿಕಾತಿಯರೈದಿದರು (908. 6-60); ಬೊಗರಿವೊಲೆಗಳಿಗೆ ಕೂರುಗುರು 
ತಾಗಿದವು (05. 33-3) ಬುಗುರಿಮೊಲೆ: ನಗೆಮೊಗದ ಪೊಂಬೊಗರ 
ಮಿಂಚಿನ ಬುಗುರಿಮೊಲೆ[ಕಾಣಾ. ಬೊಗಸೆಗಂ]ಗಳ ಸೆಳೆನಡುವ ಸೆಳ್ಳುಗುರ' 
ಬೆಡಗಿನ ಕಾಂತೆ ರಂಜಿಸುತಿರ್ಪಳಾ ಪುರದಿ (643: ೨-೨೪). 

[ಬೊಗರಿ (-ಬವಂ) 4 ಮೊಲೈೆ] 
ಬೊಗರೆ "ಬವರಿ" ನೋ. 


೬೬೫೪ 


10 


ಬೊಚ್ಚು 


ಬೊಗಸೆ 'ಬಗಸೆ' ನೋ. 
ಬೊಗಸ್ಕೆ (ನಾ). ಕೆಲಸ; ಉದ್ಯೋಗ: ಸೊನಸುಬಾಳುವೆ ಲೇಸು 
ಬೊ ಬ]ಗಸೆಯುಳ್ಳಬರ ಕೆಳೆ ಲೇಸು (860: 00%). [?1 
ಚೊಗಸೆಗಣ್‌ 'ಬಗಸೆಗಣ ನೋ. 
'ಬಗಸೆಗಣ್‌' ನೋ. 
ಬೊಗಳಿ, ಬಗಳಿ (ನಾ). ಕಷ್ಟ; ತೊಂದರೆ ; ಬವಣೆ : "ಏನು ಜೊಗಳಿ 
ಬಂತವಾ' ಎಂದು ಸುಂವರಕ್ಕ . . . ಕಣ್ಣೀರು ಒರೆಸಿಕೊಳ್ಳಿಹತ್ತಿದರು 
(ಕೃತಿ, ೩೪ )- ಬಗಳಿ : ನಮ್ಮ ಬಗಳಿ ನಿನಗ್ಮಾಕ ? (ಭಃಕ- ೩೫. [?] 
ಬೊಗಳು 'ಬಗುಳ್ಕ್‌' ನೋ. 
ಬೊಗಳೆ "ಬಗುಳಿ' ನೋ. 
ಬೊಗಾಟಬುಗರಿ, ಬಗಾಟಬಗರಿ (ನಾ). ಇಬ್ಬರು ಎದುರುಬದುರಾಗಿ 
ನಿಂತು ಕೈಹಿಡಿದು, ಹಿಂದಕ್ಕೆ ಬಾಗಿ ದುಂಡಗೆ ಸುತ್ತುವ ಹೆಣ್ಣುಮಕ್ಕಳ 
ಒಂದು ಬಗೆಯ ಆಟ; ಗಿರಿಗಟ್ಟಲೆ ಆಟ : ಸಾಬಿಯು ಬೊಗಾಟಬುಗರಿ 
ಆಡುವಾಗ ತನ್ನ ಒಡನಾಡಿಯನ್ನು ತಿರುಗಣಿ ಮಡುವಿನಲ್ಲಿ ಸಿಕ್ಕ ತೊಪ್ಪಲ 
ದಂತೆ ತಿರುವುವದನ್ನು ಅವಳ ತಾಯಿಯು . . . ನೋಡುತ್ತಿದ್ದಳು 
(ಉತ: ೪). ಬಗಾಟಬಗರಿ : ಇಬ್ಬರು ಪ್ರತಿಸ್ಪರ್ಧಿಗಳು ಕೈಕ್ಕೈ ಹಿಡಿದು 
ಪಾದಕ್ಕೆ ಪಂದ ತಾಗಿಸಿ ಗರಗರನೆ ತಿರುಗುವುದುಂಟು , , . ಅದು ಹೆಣ್ಣು 
ಮಕ್ಕಳಾಡುವ 'ಬಗಾಟಬಗರಿ' ಲೀಲೆಯಂತೆ ಕಂಡಿಚು (ಯಂ. 60೪). 
[ ಜೊಗಾಟ ? 4 ಬುಗರಿ (ಆ ಬವರಿ) ] 
'ಜೊಗುಳ್‌ 'ಬಗುಳ್ಳು' ನೋ. 
ಜೊಗುಳಾಟ “ಬಗುಳಾಟ' ನೋ. 
ಬೊಗುಳಿಸು 'ಬಗುಳಿಸು ನೋ. 
ಬೊಗುಳ್ಳು 'ಬಗುಳ್ಕ್‌' ನೋ. 
ಬೊಗುಳ್ಳು 'ಬಗುಳ್ಳು' ನೋ. 
'ಬೊಗುಳುಸನ್ನಿ “ಬಗುಳುಸನ್ನಿ' ನೋ. 
ಬೊಗ್ಗಡ "ಬಗ್ಗಡ" ನೋ. 
ಬೊಗ್ಗನೆ (ಅ). ಒಮ್ಮೆಲೆ ; ಕೂಡಲೆ : ವೆಗ್ಗಳ ಬಲದೆ ವೇದೋಜ 
ಬೊಗ್ಗನೈತಂದು ಭಂಗಕೆ ಬಂದು ಮನನೊಂದು. ಸಿಗ್ಗಾಗೆ ತೆರಳಿದನಾಗ 
(66೨ 0೬-16); ಮಾಯೆಯ ಕಂಡು_ಕಾಮಭಯದಿಂ ಬೊ[ಣಕಾ: ಬ)ಗ್ಗ 
ನೋಡುವ ಮುನಿಚಯಕೆ ಪ್ರಭು ಪ್ರತ್ಯಕ್ಷ ವೆಗ್ಗಳದೊಳಾದಂತೆ ಸಕಲ 
ಕರ್ಮಂಗಳಂ ನುಗ್ಗುಮಾಡಿ (180: ೨-0೭). 'ಬಗ್ಗನೆ' ಪರಾ. 
ಬೊಗ್ಗು (ನಾ). ೧. (ಕಹಳೆಯಂತಹ) ಒಂದು ಬಗೆಯ ರಣವಾದ್ಯ : 
ವೀರಬೊಂಬುಳಿಯ ಬೊಡ್ಗಿನೊಗ್ಗುಗಳ ನೆಣ? ಕುಂಬಿಡುಆ ಕೊಂಬುಗಳ, , , 
ಲಗ್ಗೆ ವಣಕಿಗಳ ರಭೆಸವಡಳಿ (ಸೋಶುತ- 8-೬೨); ಬಗ್ಗೆ ಮಸಗಿತು ಸೂಳು- 
ವೊಯಿಲಿನ ಬೊಗ್ಗಿನೆಲಿ (ಕುಠ್ಮಾಊ- ೪-೪); ಗಗ್ಗರವಣಕಿ ಗಿಡಿಬಿಡಿ ತೂಳು 
ಪಣ! ಚೆನ್ನ ಬೊಗ್ಗಿನ ಹಜ್‌ ಜಿನಗಹಳೆ (ಕು0೫೨- ೪೦-೬೪). ಪಿ. (ಆಲಂ) 
(ಜಾತಕನಿಗೆ ವಕ್ರನಾದ) ಶನಿಗ್ರಹ; ಶನಿ: ನಮ್ಮ ಗ್ರಹಚಾರ 
ಬಂದಾಗ ಬೊಗ್ಗು ಎದುರಾದ (ಜಾಳಿ. ೨6)- 12) 
ಬೊಗ್ಗೇಳು (ಕ್ರಿ). ಉಬ್ಬು ; ಊದು (?) : ಹುಗ್ಗಿ. . .ಸೂಸಲುಂಡಲಿಗೆ 
ಬೊಗ್ಗೆದ್ದ ರೊಟ್ಟಿಯಿಡ್ಡಲಿಗೆ ದೋಸೆಯ ಸಬ್ಬಲಗ್ಗೆಯಾಹುತಿಯೊಪ್ಪಿತಲ್ಲಿ 
(663. ೨0-039), [ಬೊಗ್ಗು 4 ಏಳ್ಳು (“ಎಟ )] 
ಜೊಚ್ಚು, (ನು). (ಕೂದಲಿಗೆ ಸಂಬಂಧಿಸಿದಂತೆ) ದಟ್ಟವಾದುದು : 
ಬದುರೆಗೆ ಎಂಟನೆಯ ತಿಂಗಳಲ್ಲಿ ಮೆಯ್ಕ ಕೂದಲುಗಳು ಬೊಚ್ಚಾಗಿ 
ಉದ್ಮವಾಗಿ ಕಾಃಜಿಸುವುವು (640- ೨3-೨). 
[ದೇ.8 ತಮಿ. ಪೊಚ್ಚು ಎ ಕೂದಲಿನ ರಾಶಿ, ತೆಲು, ಬೊಚ್ಚು 
ಹಾಸವಿರಾದ ಕೂದಲು] 


ಬೊಜ್ಜು, 

ಬೊಚ್ಚು, 'ಬಚ್ಚು' ನೋ. 

ಬೊಚ್ಚುಬಾಯಿ “ಬಚ್ಚುಬಾಯಿ' ನೋ, 

ಬೆೊಜಂಗ, ಬೊಜಗ (ನು). ೧. ವಿಟಪುರುಷ; ಜಾರ: ಪರುಡಿಂಬುಕೈಸೆ 
ಬಿಯಮಾಜ್‌ಸಿ ಪೊಂದದವಂ ಬೊಜಂಗನೇ (60ತ್ರ- 03-0೯); ಮುದುಪ 
ಬೊಜಂಗನೆಂ ಕಂಡ ಬೆಶೆವೆಣ್ಣಿನಂತೊಳಸಾರುತ್ತುಂ (ರರ್ಕಾಕ್ಕು. ೪-೬೭) ; 
ಇಲ್ಲದ ನೆವವಿಟ್ಟಗಲಿ ಬೊಜಂಗನ ಕಲ್ಲೆರ್ದೆ ಮೆಲ್ಲೆ ರ್ದೆಯೆಂಬೊಳಗಂ ತಿಳಿ 
(ಅರುಣ 9೪-೧). ೨. ವ್ಯಾಪಾರಿಗಳ ಸಂಘ(? ): 'ಎಲೆಯಬೊಜಂಗ”` 
ಪರಾ. ಜೊಜಗ : ೧. “ವೇಶ್ಯಾಪತಿ, ಭುಜಂಗಃ, ಎಟ], ಪಲ್ಲವಿಕಃ 
— ಈ ೪ ಬೊಜಗಂ” (ತರಯ. ೬೩-೨೨೭); ಈ ಪೊಬಲೊಳ್‌ ಸುರದೇವ 
ನೆಂಬೊಂ ಬೊಜಗನಾತಂ , . , ನಾಲ್ವರ" ಭಾರ್ಯೆಯರ್‌ (ತಾರಾ, |1. 
೩೦); ಬಿಡು ಹಸ್ತಮನಾನೊಲ್ಲೆ ನೆನುತ್ತೊತ್ತೆಗೊಡಂಬಡುತುಂ ಬೊಜಗರ್ವೆ 
ರಸುಅಡಿಗುರುಳ್ಳಳ ಭಾಲೆಯರ್ಕಳೊಪ್ಪಿದರಾಗಳ (ಐದ್ಯರಿ 0೬೦); 
ಗಣಿಕಾಸಮೂಹಕೊಲಿದರ್‌ ಬೊಜಗರುತೆ ಜೋಗಿಣಿಯಂತೆ ಮಧುದೂತಿ 
ಗೆಳಸಿದರ್‌ ಬಿಲ್ಲ ಬಿನ್ನಣಿಗರೆನೆ ಬಾಣಮಂ ತುಡುಕಿದರ್‌ (ತಂಥ- ೪೩.೪0). 

[5 ಸಂ. ಭುಜಂಗ] 

ಬೊಜಂಗತನ, ಬೊಜಗತನ (ನಾ). ವಿಟನ ವರ್ತನೆ,-ಸ್ವಭಾವ ; 
ವಿಟವೃತ್ತಿ: ನಿದ್ರೆಯಲ್ಲಿ ಮೆಲ್ಲಗೆ ತೊಡೆ ಮೇಲೆ ಬೀಟ? ಮೆಡನಾಮಿ 
ಬೊಜಂಗತನಕ್ಕೆ ನೋಡೆ ಸೂಳೆಗೆ ಕೊಡವೇಟ್ವರೀ  ಪಟಬಳಾರಿಗೆ 
ಕೊಟ್ಟನದೊರ್ಪ ನೊತ್ತೆಯಂ (1423. 66). ಬೊಜಗತನ : ಪೊಜ 
ಮಡು ಮದೀಯ ನಿಳಯಮನೀಗಳ ನೆಜಿ ಬೊಜಗತನದಲಂಪಂ 
ಮಜ ಮತ್ತೊರ್ವಳೊಳೆ ಬಿಡುಬಿಡೆನ್ನಾತ್ಮಜೆಯಂ (ಶೃತು- ೨-೨೫). 

[ಬೊಜಂಗ + - ತನ] 

ಬೊಜಗ 'ಬೊಜಂಗ` ನೋ. 

ಬೊಜ್ಜ (ನಾ). (ಕರಾ) ಉತ್ತರಕ್ರಿಯೆಯ ಹನ್ನೊಂದನೆಯ ದಿನದ 
ಕರ್ಮ; ತಿಥಿ; ಶ್ರಾದ್ಧ: ಸತ್ಯಭಾಮೆಯ ಜೊಜ್ಜವಾಗಿ ತಿಂಗಳೊಂದು. 
ಕಳೆಯಿತು (ಕಹಮ ೩೭7); ಬೊಜ್ಜಕ್ಕೆ ಮುನ್ನೂರುರೂಪಾಯಿ ವೆಚ್ಚ 
ಮಾಡುವುದಾಗಿ ನಿಶ್ಚಯಿಸಿದ್ದರು. (ಸುಗಮ. ೪೦). “ತೆಳು. ಬೊಜ್ಜ] 

ಬೊಜ್ಜಗೆಟ (ನಾ), ಒಂದು ಕೆರೆಯ ಹೆಸರು: ಮೂದಗೆಟ'ಎ ಬೊಜ್ಜ 
ಗೆಳಯ ಒಳಂಗೆಲಕಿಎ ಕೂಡಿತ್ತು ಸೀಮೆ (ಎಕ. 1೪, ಶ್ರೀರಂಗ, ೮೬೦-೨8; 
13. 100) - [ಬೊಜ್ಜ ? + ಕೆಲ!) 

ಬೊಜ್ಜು, ಬೊಜ್ಜೆ () Ug ಉಬ್ಬಿದ ಶರೀರ: ಜಳ್ಳುಮೈ : ಹೇಗೆ 
ಬೆಳಯಿತು. ಬೊಜ್ಜು ಮುತ್ತಣ್ಣ; ಏರುಂಡೆ? (ass 16-9); 
ಕಷ್ಟಪಡದೆ. ಬೊಜಜ ತೇ ಸುಖವಾಗಿ ಬಾಳಬೇಕೆಂದು ನಿನೆಗಿಚ್ಛಿ 
ಜು ರೆನೀನೂ. . . ಕಳ್ಳವ್ಯವಹಾರದಲ್ಲಿ ಕೈಹಾಕಬಹುದು (ಕೂತಶಂ. ೦೨೦). 
೨. ಡೊಳ್ಳುಹೊಟ್ಟಿ: (೪) ಬೊಜ್ಜೆ ; ೧. ಸಜ್ಜಿ ಕೋಣೆಗೆ ಚಂದ ಗೆಜ್ಜೆ 

ಕುಣಿತಕೆ ಚಂದ ಬೆೊಜೆ ಪುಡಾರಿಗೆ ಚಂದ 


(ಇಂತಾಶ. 


೩. ಹೊಟ್ಟೆ: ೮ 
ಮೇಲಾದ ಕೀಕಿಣಿ ಕಾಂಚರಾವ ನ ಕಂಡೆ ಬ ರನು. ೦೦೪)- 
[ದೇ.॥ ತಮಿ. ಪೊಚ್ಚೈ; ತೆಲು. ಬೊಜ್ಜ) 


ಬೆೊಜ್ಜುಗ (ನಾ). ಉಬ್ಬಿದ ರರೀರಷಕ್ಸವನ ವನು; ಜಳ್ಗುಮೈಯವನು: 
“ಹಡ, ತೀವನಃ ಈ ೨ ಜೊಜ್ಜುಗಂ” (ಇ ದೊಚ್ಚ 
ಬೊಜ; 


೫); 
ಗ ಶೂರ್ಪಕರ್ನ ಪೇರ್ದಡಿಕೊಂಬಿನವ (ತುತ. ೪-೭-೭). 
[ಬೊಜ್ಜು - ಗೃ] 
ಬೊಜ್ಜುಮೆಯ್‌. ಬೊಜ್ಜುಮೈ (ನಾ). ಬೆ 
ಜಳ್ಳುಮೈ : ಮಿಕಿ (ಎಂದರೆ 


ಬೆಳೆದ ದೇಹ: 
ವ್ಶಿ ಅವಳ ಗಂಡ 


೬೬೫೫ 


ಬೊಟ್ಟು 


ಮಾಸ್ಲೆನಿಕೋವ*)ಯಲ್ಲಿ ಕೆಲವು ಲೋಪದೋಷಗಳಿರಬಹುದು. (ಪುಃರು, 

ತೀ). ಬೊಜ್ಜುಮೈ: ಪುಟಬಡಿದ ನಗುವಿಗೆ ಬೊಜ್ಜುಮೈೈ ತುಳಯುಕಿತ್ತು 

(esse. ೪೪). [ಬೊಜ್ಜು 4 ಮೆರ] 
ಬೊಜ್ಜುಮೈ ಯೊಜ್ಜುಮೆಯ್‌' ನೋ. 


$ [ಬೊಜ್ಜೆ 'ಬೊಜ್ಜು' ನೋ. 


1s 


25 


30 


ಬೊಟ್ಟಂಚು (ನ್ಯಾ. ಧೋತ್ರ. ಸೀರೆ ಮೊದಲಾದುವುಗಳ ಬೆರಳ 
ಗಲದ ಸಾದಾಅಂಚು ; ದುಂಡಂಚು : (9). [ಬೊಟ್ಟು 4 ಅಂಚು] 
ಬೊಟ್ಟಗ (ನಾ). (ಬೀಜ ಸಹಿತವಾದ) ಹುಣಿಸೆಚ್ಚಿನ ಅಥವಾ 
ಕಾಯಿಯ ಚಿಕ್ಕತುಂಡು: (8). [ವಯೊಟ್ಟು. ಮರಾ. ಬೋಟೂಕ] 
| ಬೊಟ್ಟಿ ಸೊಪ್ಪು (ನಾ). ಒಂದು ಬಗೆಯ ಔಷಧೀಸಸ್ಯ ಮತ್ತು ಅದರ 
ಸೊಪ್ಪು; ಬೊಟ್ಟಸೊಪ್ಪು ಒಂದು ಹಿಡಿ, ತೀಟಳಸಂಧದೇರಿನ ನಾರು 
ಒಂದು ಹಿಡಿ... ಮಜ್ಜ ್ಲಗೆೊಂದಿಗ ಅರೆದು. .', ಕುಡಿಯಲು ಬಹು 
ಮೂತ್ರ ನಿಲ್ಲುವುದು (196: ಕಂ: ೫00). (ಬೊಟ್ಟಿ + ಸೊಪ್ಪು] 
ಬೊಟ್ಟಳ, ಬೊಟ್ಟಾಳ (ನಾ). [ಸಂಗೀತ] ವಾದ್ಯ ವನ್ನು ನುಡಿಸುವುದರಲ್ಲಿ 
ಒಂದು ಗತ್ತು: ಅಳಗಂ ಸುಟ್‌ಯಳಗಂ ಬೆಸ ಇಟ್ಟೆ ಳಮೊಳಕತ್ತ ತರಮುಖಮೆಸೆದ 
ಹೊಜಕತ್ವರಮಗ್ಗಳಿಸಿರೆ ನಾನಾಭೇದಂಗಳೆ ಪಹರಣ ತುಡುಕು ಮಾರಿ 
[ಶಾಕಂ. ಮೋಡಿ]ಯಂ ಬಾಜಿಸಿದಂ (ರುತ. ೨-೨): ಬೊಟ್ಟಾಳ: 
ಆವುಜಿಗನಾವುಜಮನಳವಡಿಸಿಕೊಂಡು ರುಂಕಾರವಂ ಪೊಯ್ದಳಗ ಸುಬ 


ಯಳಗ ಬೊಟ್ಟಾಳಂ ಒಳಕತ್ತರ ಹೊಆಕತ್ವರೆ ವಿಷಮಕತ್ತರಮೆಂದ ವಿಚಿತ್ರ 
ವಾದನದ'ಬಹುಲಿಕೆಯೊಳ್ಳಿ ಹಿಲನೆನಿಸಿ. . . ಬಾಜಿಸುತ್ತಿರೆಯುಂ (ತಾಂಕೀಕೃ- 
ort 2). [?] 


ಬೊಟ್ಟಳಗ (ನಾ). ಚುಕ್ಕೆಗಳಿರುವ ಹವಳದ ಬಣ್ಣದ ಪಠು : ಶ್ವೇತ 
ಪೀತ ಹರಿತ ಕಪೋತ. . , ಅಳಗ ಬೊಬ್ಬಿಳಗ ಇತೀ” ದಶವರ್ಣದ ಪಶು 
ನಾಮದ ಅನುವನಲ್‌ತು (ತುಳುಗಾ, Ft 

[ಬೊಟ್ಟ್ಯು(ಇಬಟ್ಟು) 4. ಆಳಗೃ1 

ಬೊಟ್ಟಾಡು "ಬಟ್ಟಾಡು' ನೋ. 

ಬೊಟ್ಟಾಳೆ “ಬೊಟ್ಟಳ ತ್ಬಿಳ' ನೋ. 

ಬೊಟ್ಟಿಡಿಸು (ಕ). ಹನಿಹನಿಯಾಗಿ ಬೀಳಿಸು; ತೆಣಟ್ಟಿಕ್ಕಿಸು : 
ಅಟ್ಟ ವಾತದ ತೈಲವಂ ತಾಂ ಬೊಟ್ಟಿಡಿಸಿ ಲೇಪಿಸುತ ಪಥ್ಮಂಗೊಟ್ಟಿದಕೆ 
ತಕ್ಕನಿತು ಜೋಪಾಸನವನಾಚರಿಸಿ (ಸಥ. ೦೬-೪). 

[ಬೊಟ್ಟಿಡು (ಎ ಬಟ್ಟಿಡು) 4 - ಇಸ್ಕು] 

ಬೊಟ್ಟಿಡು ` ಬಟ್ಟಿಡು ನೋ. 

ಬೊಟ್ಟು. ಬೆಟ್ಟು, (ನಾ). ೧. ಬೆರಳು ; ಅಂಗುಲಿ ; ನೀಡಿದ ಬೆರಲಂ 
ನಾರಾಯಣಂ ತನ್ನ ಬಲದ ಕೆಯ್ಕೊಳ್‌ ಪಿಡಿದೊತ್ತಿದೊಡೆ ಬೊಟ್ಟನೊತ್ತಿ 
ದಂತಾದುದಿಲ್ಲ (ಜತರ. ೦೩-೨೯ ಐ); ಚತುರ್ದೆಶಿಯಪರಾಹ್ಮದೊಳೀ 
ಮುದ್ರಿಕೆಯಂ ಬೊ[ಣಣಂ. ಬೆ]ಟ್ಟಿನೊಕ್ಕಿಕೊಂಡು ಪೋಗಿ 
ಕುಬೇರಪ್ರಿಯನ ರೂಪಂ ಸ್ಮರಿಯಿಸಿ ಬೆರಳುಂಗುರಮಂ ತಿರಿಪಲುತನ 
ರೂಪಕ್ಕು (ಕೃಕ್ಮಾಸ್ಮ. ೬-00 5) ; ಬೊಟ್ಟಿಗೆ ಉಂಗುರವ ಮಾಡಿ ಎನ್ನ 
ಸೇರಿಸೋ (ಕ69ರ. ೨-೫-4) ; ಬೊಟ್ಟು ಸೀಪಿದರೆ ಹೊಟ್ಟೆ ತುಂಬಿ:ತೇ? 
(ಗಾರೆ). ಪಿ. ಕಾಲಿನ ತುದಿಬೆರಳು; ತುದಿಗಾಲು : ಭೀತಿಯಿಂದೆ 
ಬೊಟ್ಟಿನಿಂ ನಡೆದು ಮನಂ ಮುಟ್ಟಿ ನೆರೆದುಪಪತಿಯನಟ್ಟಿ ಬಂದೊಅಗು 
ಸ್ಯಾ (85ರ. 0೨-೬೬). ೩. (ಬೀಜ ಸಹಿತವಾದ) ಹುಣಿಸೆ. 

ಣ್ಣಿನ ಚಿಕ್ಕ ತುಂಡು: ` ಬೊಟ್ಟಿಗ', `ಬೋಟ್ಕು' ಪರಾ. 

ಎ ಮಧುಶರ್ಕರೆಯೊತೆದೆರೆದಿರ್ಪ ಬೆಚ್ಚಿ ಸೀಪಿಸಿದರರ್ಭಕಗೆ 

- ಆ 3) ; ಈರೈದುಂಗುರವುಳ್ಳಿ ಬೆಟ್ಟು (ಬಳ್ಕ. ೦೦೩-೬); 

ಆಗಲ ಜರತಾರಿಯ . . . ಕುಪ್ಪಸ (ಬಳನೊ. ೪0). 


ಬೊಟ್ಟು 


ಬೊಟ್ಟು ಕಚ್ಚು, ಬೆಟ್ಟುಕಚ್ಚು - (ಆಲಂ) ಆಶ್ಚರ್ಯಪಡು ; ಬೆರ 
ಗಾಗು;. ವಿಸ್ಮಯವನ್ನು ಹೊಂದು: ಕಟ್ಟಿದ ಮನೆಯಿದ್ದು 
ಹೆಟ್ಟಿಗೆಯರ ಬಿಟ್ಟು ಹುಟ್ಟಿದ ಶಿಶುಗಳನುಳಿದು ಕಟ್ಟಿವಲ್ಲಿಗೆ ಬಂದು 
ಬಿಟ್ಟಿಯಾಳುಗಳೆಂದು ಬೊಟ್ಟ ಕಚ್ಚಿದರು ಕಾಯೆನುತ (ಅಮುಸಾ9- 3-೭೦); 
ಇದನ್ನು ಕಂಡು ಬೇರೆ ಕೆಲವು ರಾಷ್ಟ್ರಗಳು ಬೆಟ್ಟುಕಚ್ಚಿಕೊಂಡರೆ ಅದರಲ್ಲಿ 
ಆಶ್ಚರ್ಯವಿಲ್ಲ (೧೩ರ. ೬೬)- 
ಬೊಟ್ಟು "ಬಟ್ಟು? ನೋ- 
ಬೊಟ್ಟು, (ನಾ). [ಸಂಗೀತ] ಮದ್ದಳೆ ಬಾರಿಸುವುದರಲ್ಲಿ ಒಂದು 
ನೀತಿ (): ಅಚ್ಚು ವೈಶಿಕ ನೇಮ ವ್ಯಾಪ್ತಿ ಬೊಟ್ಟು ಮೋಹರ ಅರಿದೆಂಬಿ 
ಸಂತದಿರು ಎಂಬ ಕೂಲ ತಪ್ಪದೆ ಶುದ್ಧಭಾರಿಧವಣೆಯೆಂಬ ಮದ್ದಳೆಗಳಂ 
ಬಾರಿಸುವ ಮದ್ದಳೆಕಾಲಿರಿಂ (ರಣ. ೨-೦೦ ನ). 
[| + ತೆಲು. ಬೊಟ್ಟ ಎ ಗಾನವಿಶೇಷ ] 
ಬೊಟ್ಟೂಗ. (ನಾ). ಮೈಮೇಲೆ ಚುಕ್ಕೆಗಳುಳ್ಳ ಪ್ರಾಣಿ; ಚಿರತೆ : 
ಮೂೂಯುವರ್ಣದ ಬೊಟ್ಟುಗ ಆಟುವರ್ಣದ ಅಳಗ ಐದುವರ್ಣದ ಸಂಚಿಗ 
ಇವಂಗೊಳಗಾದ ನಾನುವರ್ಣದ ಅಜಕುಲ ಕುಟಿವರ್ಗ ಕೊಲುವ ತೋಳನ 
ಕುಲ ಮುಂತಾದ ಶ್ರಿವಿಧದ ಬಟ್ಟೆಯ ಮೆಟ್ಟಿದೆ (ಸರವ. ೮3-೪83). 
1 ಬೊಟ್ಟು ( ಆ ಬಟ್ಟು) 4+ -ಗ್ಯ] 
ಬೊಟ್ಟುಗೊಳ್‌ (ಕ್ರಿ). ದುಂಡಾಗು ; ವೃತ್ತಾಕಾರವಾಗು : ಮೊಳೆತುವು 
ಜೊಟ್ಟುಗೆಫಿಂಡುವು ಪೊಗರೆದ್ದುವು ನಳಿನಕುಟ್ಮಲಗಳೆಂಬಂತೆ ಬೆಳೆವೃತಿರ್ದುವು 
ಮೊಲೆಗಳು ಪೊಂಗಳಸವ ಗೆಲುವಂತಾ ಕೋಮಲೆಯ (ನಗಳು. ೦೨-೪). 
"(ಬೊಟ್ಟು ( ಇ ಬಟ್ಟು) 4 ಕೊಳ್ಳ) 
ಬೊಟ್ಟುತೋರಿಸು ' ಬೊಟ್ಟುದೋಜ್‌ಸು' ನೋ. 
ಬೊಟ್ಟುದೋಟ್‌ಸು, ಬೊಟ್ಟುತೋರಿಸಂ (ಕ್ರಿ). ೧. ಬೆರಳಿನಿಂದ 
ಶೋರಿಸಂ.; ಬೆರಳು ಮಾಡು. ೨. (ಆಲಂ) ಸ್ಪರ್ಧೆಗಾಗಿ 
ಬೆರಳಿತ್ತು, “ತೋರಿಸು : ನೀನೆ ಬಲ್ಲಿದನೆಂಬರ್‌ ನೇಮಿಕುಮಾರಂ 
ಬೊಟ್ಟುದೋಜಪಂ 'ಬಾ (೧6: 0೬-೧೯೪). ಬೊಟ್ಟುತೋರಿಸು : 
೧. ಹುಡುಗ . ಓಡುತ್ತಲೆ ತನ್ನ ಕುರಿಗಳತ್ತ ಬೊಟ್ಟುತೋರಿಸಿ , , , 
ಹೊರಟುಹೋದನು (ಮಾರ್ಗದ. ೩೭) - [ಬೊಟ್ಟು -- ತೋಜ್‌ಸು] 
ಬೊಟ್ಟುಮುರಿ, ಬೆಟ್ಟುಮುರಿ (ಕ್ರಿ), (ಆಲಂ) (ಬೆರಳು ಮುರಿದು) 
ಶಪಿಸು; (ನೆಟಿಗೆ ಮುರಿದು) ಶಾಪಹಾಕು : ನೀನು ನನಗೆ ಬೊಟ್ಟು 
ಮುರಿದು ಶಾಪಳಿಸುತ್ತ ನನ್ನನ್ನು ಮನಸೋಕ್ತ ಬೈಯಬಹುದು (ಕೋತೀವ. 
03) ; ಏನಾಗೇದ ವಸಂತಗ, ನೀವೆಲ್ಲಾ ಇಷ್ಟು ಬೊಟ್ಟುಮುರಿಯಲಿಕ್ಕೆ ? 
6808- 6). ಬೆಟ್ಟುಮುರಿ : ಅವರನ್ನು ಕಂಡರೆ ಆಗದವರು ಲಟ 
ಲಟನೆ ಬೆಟ್ಟುಮುರಿದು ತೃಪ್ಪಿಫಟ್ಟುಕೊಂಡರು (640) 
[ಬೊಟ್ಟು 4 ಮುರಿ) 
ಬೊಟ್ಟುವೋರಿಸು (ಕ್ರಿ), ೧. ಒಂದು ಬಗೆಯ ಆಟ ಆಡು (೨): 
ತಿಟ್‌ಕಲ್ಲಾಡುವ ಬೊಟ್ಟುವೋರಿಸುವ ಸೆಂಡಂ ಪೊಯ್ವ ಬಾದಿಂಗೆ 
ಕೈನಿಟ್‌ದೆರ್ದಾಡುವ . , . ನಾನಾಕ್ರೀಡೆಯಿಂದಿರ್ವರುಂ ತಣ್‌ಸಂದುದ್ಧತ 
'ಭಾವದುಬ್ಬರದಿನೇನುದ್ವೃತ್ವರಾಗಿರ್ದರೋ ' (ಸಘುನೂ: ೨-೬). ೨. 
ಸ್ಪರ್ಧೆಗೆ ಆಹ್ಹಾ ನಸು ; ಪಂಥಾಹ್ವಾನ ನೀಡು (2) : ಪೆಜರೊಳು 
ಪೊರ್ಬಳಿಯಿಕ್ಕುತ್ತಂ ಮೆಯ್ವೊರಿಸುತ್ತ ಬೊಟ್ಟುವ£ವೋ3 ರಿಸುತ್ತುಮಿವು 
ಮೊದಲಾದ ' ಪೆಜವುಂ ರಾಗದ್ವೇಷಹೇತುಗಳಪ್ಪುವಂ ಮಾಡುತ್ತಿರ್ಪದುಂ 
ಚನೆ ಮೊದಲಾದ ಕ್ಷುದ್ರಿಕೆಗಳನುಪದೇಶಂಗೆಯ್ವುದಾರಂಭಕೋಪದೇಶ 


- ಮಕ್ಕುಂ (ಕಸಾರ. ೩04). `ಬೊಟ್ಟುದೋಜಾನು' ಪರಾ, [?. 
ಚೊಟ್ಟಿತ್ತು (ಕ್ರ). ಬೆರಳಿತ್ತಿ. ಹೇಳು; ಕೈಯೆತ್ತಿ ಸ್ಪಷ್ಟ 
ಪಡಿಸು, - ನಿರ್ದೇಶಿಸು : ಧರಣೇಪಾಳರ್ಕಳುಂ ಮಂತ್ರಿಗಳು 


೬೬೫೬ 


30 


48 


ಬೊದಡೆ 


ವಿತರರಿಲ್ಲೆಂದು ಬೊಟ್ಟಿತ್ತಿದೆಂ ರಾಯರೊಳೆಂತಾ ನಾರಸಿಂಹಂ ಸಚಿವೆ 
ರೊಳೆಸತಂವೆತ್ತಿ ಪೊ;ಲಾಳ್ವನೀಯಿರ್ಬ್ಬರೆ , , , ಹೊಯ್ಸಳನ ಸಕಳ 
ಸಾಮ್ರಾಜ್ಯಮಂ ಕಾದರಿತ್ತಲ್‌ (ಎಕ. ಸ1. ರಣ? 58-86; 1524) ; 
ಉತ್ತಮದೇವಿ ನೀನೆ ಮೊಲೆವೊತ್ತರೊಳೆಂದು ಜಗತ್ರಯಕ್ಕೆ ಬೊಟ್ಟಿತ್ತಿದ 
ಮಾಜಕ್ಕಿಯಿಂದೆ ಗುಡಿಗಟ್ಟಿ . . : ಉನ್ಮೆತ್ತಗಜೇಂದ್ರಮರ್ದೊಡೆ ಗಜೇಂದ್ರ: 
ಮದಾಲಸಯಾನೆ ನೋಡಿದಳ್‌ (ಅಶುಪು- 9-000) ; ಭಟ್ಟರ ಗುರು 
ಗಳೆಂದೆನಿಸಿ ಕುಮಾರನ ಬೊಟ್ಟಿತ್ತಿ ಪೊಗಳ್ಳೆ ಲುಬ್ಧಕರು ಕೊಟ್ಟರೊಂ 
ದೊಂದು ಕೂರ್ಗಣೆಗಳು ಬಿದ್ದು ಪೆಬ್ಬೆಟ್ಟಕೆ ಮಿಗಿಲಾದುದೆನಿಸಿ' (ಕೋಶತ, 
೦೯:೩9). [ಬೊಟ್ಟು 4- ಎತ್ತು] 


ಬೊಡ್ಡಣ (ನಾ). ಸೋಪಾನಗಳಿಂದ ಕೂಡಿದ, ಜಲಕ್ರೀಡೆಯಾಡುವ 


ಪುಷ್ಕರಿಣಿ ಕೊಳ ; ಬಾ ನಾಮಾ ಬಾವಿಯೊಳ್‌ ಜಲಕ್ರೀಡೆ 
ಯಾಡುವಂ ಎಂದೊಡಗೊಂಡೊಯ್ದಾತನಂ ಬೊಡ್ಡಣದ ಬಾವಿಯೊಳಗೆ 
ಪುಗುವಂತೆ ಗೆಯ್ನು (18%. ೦-0೭), 'ಬೊಡ್ಡಣವಾವಿ' ಪರಾ, [?] 


ಬೊಡ್ಡಣಬಾವಿ 'ಬೊಡ್ಡಣವಾವಿ' ನೋ. 
ಬೊಡ್ಡಣವಾವಿ, ಬೊಡ್ಡಣಬಾವಿ (ನಾ), ಇ ಬೊಡ್ಡಣ : ಅಲ್ಲಿಯ 


ಕೆಣಿಿಗಳೆಲ್ಲಂ ಬೆಳೆಗೆಯ್ಗಳೆ ಕೊಳಂಗಳೆಲ್ಲಂ ಪೂಗೊಳಂಗಳೆ ಬಾವಿಗಳೆಲ್ಲಂ 
ಬೊಡ್ಡಣವಾವಿಗಳೆ (ಆಂಕ6, ೦-೨೦5); “ವರ್ಧನವಾಪಿ,. ತುಂಬಿದ 
ಬಾವಿ” (ಕಂ. ಕೋಕ), ಬೊಡ್ಡಣಬಾವಿ : ಸುದರ್ಶನಮೆಂಬ ಮಣಿ 
ಉುಟ್ಟಿಮಮಪ್ಪ ಬೊಡ್ಡಣಬಾವಿಯೊಳಿ್‌ , , , ಜಲಕ್ರೀಡೆಯಂ ಮನಕ್ಕೆ 
'ವಂದರಸಿರ್ಯೂಳೊಡನೆ ನೀಡುಂ ಬೇಗಮಾಡುತ್ತಿರ್ಪ ನ್ನೆಗಂ (ನರ್ಮಾಣ- 
94೬-3೨3) ; “ ಬೊಡ್ಡಣಬಾವಿಯೊಳ್‌-ದೊಡ್ಡಲಾವಿಯಲ್ಲಿ, ಕೊಳದಲ್ಲಿ 
(2), (ಸಂ) ವರ್ಧನವಾಪಿ (2)... ಇಂಥ ಬಾವಿಗೆ ನೀರನ್ನು 
ತುಬಬಹುದ್ಳು ಕೆಳಗಿರುವ ತೂಬಿನಿಂದ ನೀರನ್ನು ಹೊರಕ್ಕೆ ಬಿಜಬಹುದು, 
ಇದನ್ನು ಜಲಕ್ರೀಡೆಗೂ ಮಾಯುವುದಕ್ಕೂ ಉಪಯೋಗಿಸುತ್ತಿದ್ದರು ”: 


`(ನಶ್ನರಾ- ಕೋಕ) ; ರ್ತಿಮಂ ಫೋಲ್ವ ಲಾಕ್ಷೂದ್ರವದೊಳು ಬೊಡ್ಡಣ 


ಬಾವಿಯಂ . ಶೀವಿದೊಡದಳಕೊಳೋಲುಡಿ ಮುಕ್ಕಳಿಸಿ ನೋಡಿ ಕೃತಕ 
ರುಧಿರಮಪ್ಪುದನಜ:ದು. (ಕರತ 09) ; ತುಂಬಿದ ಬೊಡ್ಡಣಬಾವಿಯ 
ತೂಂಬಂ ತಡವರಿಸಿ ಕಂಡದಂ ಕಳೆದಲ್ಲಿಂದಂ ಬೇಗಂ ಪೊಜಮಡೆ (ರತಂ 
೨೯೯-೩೪) ; ಅರಸನೊಸೆದು ಜಲಕ್ರೀಡೆಯಾಡಲ್‌ ಬಗೆದು, . ಪಂಚರತ್ನ 
ಶಿಳುಖಚಿತಮಪ್ಪ ಬೊಡ್ಡಣಬಾವಿಯಂ ವನಿಠಾಜನಸಹಿತಂ ಪೊಕ್ಕುಗಳ 
(೦೬೫ರ: ೦-೬ ಎ): [ಬೊಡ್ಡಣ -- ಬುವಿ, / ತೆಲು. 'ಬೊಡ್ಡನಬಾವಿ] 


ಬೊಡ್ಡಿ 'ಪೊಡ್ಡಿ' ನೋ. 
ಬೊಡ್ಡಿತನ (ನಾ). ಸೂಳೆತನ ; ಜಾರತನ ; ಮನುಕುಲದೆ ಪುಟ್ಟಿ 


ನಿಟ್ಟುರದ ಬೊಡ್ಡಿ ತನಮಿಂತೇಂ ಸೂಟನನಾಯ್ಹ್ಹ ಬಾಟಕ್ಕೆ ನೀಂ ಮಗಳೇ | 
(ಕಾಮಕ್ಕೆ. ೭೦-4). [ಬೊಡ್ಡಿ («ಎ ಪೊಡ್ಡಿ) 4- ತನ] 


ಬೊಡ್ಡಿಮಗ 'ಪೊಡ್ಡಿ' ಪರಾ. 
ಬೊಡ್ಡು 'ಬಡ್ಡು' ನೋ. 
ಬೊಡ್ಡೆ (ನಾ). ೧. (ಗಿಡ. ಮರ ಮೊದಲಾದುವುಗಳ) ಬುಡ; ತಳ ; 


ಕೆಳಭಾಗ: ಆ ಬೇವಿನ ಮರದ ಬೊಡ್ಡೆಯು ಅವನಿಗೊಂದು ಆಸರವಷೆ 
(ಕರರ. ೦೦); ಅವರೆಲ್ಲರೂ ಬಂಡೆಯ ಬೊಡ್ಡೆಯಲ್ಲಿ ನಿಂತು ಎದುರೆ 
ಮಲೆಯ ಮೇಲಿನ ಬಾಹುಬಲಿಯತ್ತ . ನೋಡಿದರು (ಸವ; 004) 
ವಿ. ಮೊದಲು ; ಆರಂಭ : ಜೊಡ್ಡೆಯಲ್ಲಿಯೋ : ಅವನೊಂದು ದೊಡ್ಡ 
ತಪ್ಪನ್ನು ಮಾಡಿರುವನು (ಯರುಣ: ಇ). 'ಬುಡ' ಪರಾ. 


ಬೊದಡೆ, ಬೋದಡೆ (ನಾ). ದಪ್ಪ ಹಾಗೂ ಒರಟಾದ ಹಚ್ಚಡದಂತಹ 


ಹೊದಿಕೆ: ಬೋಳು ಜಡೆಮುಂಡಿ ಲೋಚುಮಂಡೆಗಳ `ಸಿತಭಸಿತಭಾಳೆ: 
ಭಸ್ಮಾಂಗಮುದ್ಧೂಳಿತೆಂ ರುದ್ರಾಕ್ಷಿಮಾಲೆ ಕಂಬಳಿ ಚಾಡಿ ಬೊಂತೆ 


ಬೊದಿಲ್‌ ೬೬೫೭ 


ಬೊದಡೆಯು ಕೌಪು ನಿರ್ವಾಣ ಕಾಶಾಂಬರ (ಗುರುತಾ- ೩-೫); ಕಾವಿ 
ಕಾಪಾಯಾಂಬರವು ಕಂತೆ ಜಾಡಿಯು ಬೊದಡೆ ತೀವಿಮೆ ಯೊಳು ಭಸಿತ 
ದೇವಗಣ ನಡೆಯೆ (146. ೧೬6-3): ಬೋದಡೆ: ತಳಿದ ಒಡಲ 
ಬೂದಿಯ ಕಚ್ಚುಟದ ಕೈದಡಿಯ ನೆತ್ತಿಯ ಜಡೆಯ ಜೋದಡೆಯ 
ವಡೆಯರೆತ್ತ ಮಣಿಮಯಾಸನವೆತ್ತ ನೋಡು (ಶುರೇಶೆ- ೭-೫೭)- 
[.-ಮರಾ. ಬೋಜಡ: ಬೋದಡ] 

ಬೊದಿಲ್‌ (ನಾ). ಒಂದು ಅನುಕರಣ ಶಬ್ದ; ಸೂತನೆಂಬವಂ ಕಂಡು 
«೬ ಬೊದಿಲ್ಲೆನೆ ಪಾಯ್ದೂ ನೀರೊಳಾ ಾಳನನಾದಮಾದರದೆ 
ಡೊಸೆದಂ ನಿಧಿಗಂಡನಂತೆವೋಲ್‌ (ಕಂಕಣ. ೦-೯೬) ; ಎಳೆ ಬೊದಿಲ್ಲೆನೆ 
ಬಿಬ್ಬಿತ್ತು (ಶಂಶಶಾ- ೦೦-೬೦). 

ಬೊನೆಗಾರೆ `ಬೋನಂಗುರೆ` ನೋ. 

ಬೊಪ್ಪ "ಬಪ್ಪ" ನೋ. 

ಬೊಪ್ಪಡೆ (ನಾ). ಒಂಹು ಬಗೆಯ ತೆರಿಗೆ : ಸಂಕರದಾಸಿಎ ಕೊಟ್ಟದಾಸಿಗ 
ಸುಂಕದ ಹೆಗ್ಗಡೆ ಬೊಪ್ಪಡೆ ಒಳಗಾಗಿ ಸುಂಕ ಆಯದಾಯ... 


ಧಾರಾಪೂರ್ವಕ ಮಾಡಿ ಬಿಟ್ಟರು (ಎ೪. N(R)» ಮೈಸೂರು. 303-0೪; 1175): |) 


[?] 

ಬೊಪ್ಪೆಯ (ನಾ). ತಂದೆ; ಜನಕ: ಬೊಪ್ಪಯ, ಮುಚ್ಚುವಿರೆ ನನಗೆ 

ನಿಮ್ಮಾತ್ಮಮಂ ಸುಡುತ್ತಿರ್ಪಳಲ ಬೇಗೆಯಂ (ಶ್ರೀರಾಮಾ: ೪೩೨-೧೬೩) - 
[ಜೊಪ್ಪ (ಎಬ: ಶಭ 4 ಅಯ್ದು (ಇಅಯ್ಯ)) 

ಬೊಪ್ಪಿ (ನಾ). (ಸಾಮಾನ್ಯವಾಗಿ ಶೂದ್ರವರ್ಗಕ್ಕೆ ಸೇರಿದ) ಗ್ರಾಮ 
ದೇವತೆಯ ಅರ್ಚೆಕ ; (9. [ - ಮರಾ, ಭೋಪೀ, ಭೋಪ್ಶಾ ] 

ಬೊಪ್ಪಿಬೋಯ (ನಾ). ಒಬ್ಬಾತನ ಹೆಸರು: ಬೊಪ್ಮಿ 
ಕಾಶ್ಯಾ(ಶ್ಯ)ಪಗೋತ್ರ ಕುಮಾರಶರ್ಮಣ (38.೪11, 0 

[ ಬೊಪ್ಪ್ಯಿ 4 ಬೋಯ] 

ಬೊಬ್ಬರ `೭ ಬ್ಬರ` ನೋ. 

ಬೊಬ್ಬರ್ಯ (ನಾ). (ಕರಾ) ಒಂದು ಕ್ಷುದ್ರದೇವತೆಯ ಹೆಸರು ; 
ನಿದ್ರೆಯಲ್ಲಿ ಜಟ್ಟುಗ, ಬೊಬ್ಬರ್ಯ ಬಂದ ಹಾಗೆ ಕಾಣಿಸಬಹುದು 
(ಸ್ಮಕ್ಕತೊ. 6) ; ಆ ಬೊಬ್ಬರ್ಯ ನಿಮಗೆ ಕಂಣಿಸಿತ್ತೆ ? (ರೇನಕೂ- ೩೩). 

[*- ತುಳು. ಬಬ್ಬರ್ಯೆ ] 

ಬೊಬ್ಬಾಟ, ಬಬ್ಬಾಟ (ನಾ). ೧. (ಆನಂದ, ಆವೇಶ: ರೋಷ 
ಮುಂತಾದುವುಗಳಿಂದ ಮಾಡುವು ಕೂಗಾಟ ; ಚೀರಾಟ; 
ಅರಚುವಿಕೆ : ಬೊಬ್ಬಿಣ'ದಾರುವೀ ಬೊಬ್ಬಾಟವೇತಕ್ಕೆ (04. ೩೬-೦೬); 
ನಿಜಪದಾತಿಯ ಬೊಬ್ಬಾಟ . . . ತ್ರಿಜಗಕ್ಕಿ ಭಯವ ಬೀಜದುವು. 
(ಊಂ. 08-0)- ೨. ದೊಡ್ಡಶಬ್ದ; ಗಟ್ಟಿಯಾದ ಧ್ವನಿ : 
ದಿವಿಜರ: ಥಟ್ಟಿನಲಿ ಬೊಬ್ಬಾಟವಾಯ್ತು ಗ್ಭೇರಭೀರಿಗಳು (ಕುವ್ಮಾರಿ- 
93-38) ; ಆಸುರದ ಬೊಬ್ಬಾಟ ಹಯದುರುಪೇಷಿತಧ್ವನಿ ಕರಿಯ ಬೃಂಹಿತ 
ಘೋಷ .- . - ಆಸುರದಿ ಬೆಪಆಸಿತು ರುಮಸುವಾಸಿನಿಯನು (ತೊರಂಾ. 
se) ಹ ಅಬ್ಬರ ; ಆರ್ಭಟ ; ಆಟಮರಂಭಛಿಸದು ಬಟ 
ಬೊಬ್ಬಾಟವೇತಕೆ ವಿಜಯಸಿರಿ ವಾಚಾಟರಿಗೆ ಮೆಚ್ಚು ಏಳೆ (ಕವತ. 0೩-೪೭); 
ಭಂಡ ಬೊಬ್ಬಾಟವನು ಬಿಡು ಕೈಕೊಂಡು ನೋಡಿದನುಳಿದ ಗೋಪರ 
ತಂಡವನು ಬಳಿಕಾಹುತಿಯ ಮಾಡಾಪಡೆ (೩॥ಾಗ-00-೬೨-೦೨); ತನ್ನೆ ಗಂಡನ 
ಬೊಬ್ಬಾಟ ರಾಧಾಬಾಯಿಗೂ ತುಸು ವಿಚಿತ್ರವಾಗಿಯೇ ತೋರಿರಬೇಕು 
(ವಾತ್ಸಲ್ಯ. ಬು). ೪, ಗಲಾಟೆ; ಗಲಿಬಿಲಿ; ಗೊಂದಲ : ಅರಮನೆಯಲಾ 
ಬೊಬ್ಬೆ ಹಸ್ತಿನಹುರದಲೀ 'ಬೊಬ್ಬಾಟವಿನ್ನುಳಿಡರಸುಗಳ ಪಾಡಾವುದು 
(ಕುವ್ಠಾಸೆ. 0-೬) ; ಇರುಳು ಭೊಬ್ಬಾಟದಲಿ ನಿದ್ದೆಗೆಟ್ಟಿ ನೆರೆಯವರಾಸಿನಲಿ 
ಹೆಸರೊಂದನಿಟ್ಟಿ (ನಡದಾ. 1, ೪೨). ೫. ತಕರಾರು; ತಗಾದೆ: 


ಸ್ಕ 
4 


; 603)- 


ಬೊಬ್ಬಿರಿ 


ವರಾತ: ಈ ಪ್ರಕಾರದ ಬೊಬ್ಬಾಟಗಳು ಪತ್ರದ್ವಾರದಿಂದ ನೇಹಮಿ ನಡ 
ದಿರುತ್ತವೆ (ಮುನ್ನಾ, ಕ ಪ್ರಸ್ತಾವ). ೬. ಗುಲ್ಲು; ಪುಕಾರು; ನೀ ಅದು 
ಮಾಡುತೀ ಇದು ಮಾಡುತೀ ಅಂತ ಊರೆಲ್ಲಾ ಬೊಬ್ಬಾಟ ಆಗೈಶವ್ವಾ 
(ಮತ್ಕುತ-೧೦೦): ರಾಚಪ್ಪ ನಿನ್ನ ಕೈಹಿಡಿದು ಕೇಳಿದಾ ಅನ್ನೂಡರ ಬೊಬ್ಬಾಟ 
ಮಾಡಿದವ ಶ್ಯುಮರಾಯ (ರಕಕ. 11, 0೮೬). ಬಬ್ಬಾಟ ; ೬. ಸ್ವಲ್ಪದರ 
ಮಾತು. ಯಾತಕ್ಕ ಬಬ್ಬಾಟ ಮಾಡೋದು (68. ೩೪ ಈಗ ಇಲ್ಲದ 
ಸಟ ಮಾಡೂ ಹಂಗಿಲ್ಲ. ಯಾರೆದುರೂ ಹೇಳದ ಸುಮಾಕ ಇರೂದ. 
ಡೆ (ಗ್ರಾಮಾದು. ೪). 
[ಬೊಬ್ಬೈ 4- ಆಟ./ತುಳು. ತೆಲ್ಮು ಜೊಬ್ಬಾಟ] 


ಬೊಬ್ಬಿ 'ಬೊಬ್ಬೈ' ನೋ. 
ಬೊಬ್ಬಿಕ್ಕು, ಬೊಬ್ಬೆಯಿಕ್ಕು (ಕ್ರಿ). ೧. ಕೂಗು; ಅರಚು; 


ಲಂಘಸುತ ಕಾಡೆಮ್ಮೆಗಳ ಶೆಕ್ಕಿಯೊಳು ಕೋಣನಿರೆ ಕಂಡು ಶಬರಿಯರು 
ಬೊಬ್ಬಿಕ್ಕಿ ಮಗುಳ್ಳಾಲಿಸಿದರು(೬॥9-3-4॥)- ೨. ಗರ್ಜಿಸು; ಅಬ್ಬರಿಸು; 
ರಕ್ಕಸಿಯ ಕೊಂದತುಳಹರುಷದ ಹರವರಿಯಲುಆಕ ಜೊಬ್ಬಿಕ್ಕಿ ಬಾಹಪ್ಪಳಿಸಿ 
ಪುಟನೆಗೆದಂಬರಸ್ಥಳಕೆ . . . ಹಾಜಃದನು (ತೊರಂಾ- ೫-೦-೨೪); ಶಿವ ನೀನಾದ 
ಕುರಣದಿಂದೆ ಬಂದಾಹವದೊಳು ಬೊಬ್ಬಿಕ್ಕಬಹುದು (ಕಶಕ. ೩೯.0). 
ಜೊಬ್ಚೆಯಿಕ್ಕು ; ೧. ತಬ್ಬಿಬ್ಬಿಯಾಗದೆ ತಳ್ಳ ಕೈಂಕಗೊಳ್ಳಿದೆ. ಬೊಬ್ಬೆ 
ಯಿಕ್ಕದೆ ಜೋಕೆಯಜುದು. ಒಬ್ಬರಿಬ್ಬರು ಮೂವರೊಂದೊಂದು ಕಲೆಯ 
ಮೈಯುಬಬ್ಬುವೊಲು ಕೇಳಿಸಿದರು (ಕಂತ. 9-೩೦). [ ಬೊಬ್ಬೆ + ಇಕ್ಕು ] 


ಬೊಬ್ಬಿಡಿಸು (ಕ್ರಿ). ಬಹಳ ಶಬ್ದಮಾಡಿಸು 2 ಮೂಗಿನಲಿ ಹಲವು ಕುಣ 


ಕೋಣಗಳ ಹೊಗಿಸುವುದುಲಿವ ಹೆಬ್ಬಅಿಗಳನು ಕಿವಿಗಳ ಬಳಿಯ ಬೊಬ್ಬಿಡ 
ಸುವುದು (ತೂರರಾ- ೬-೨೬-೨೩). [ಬೊಬ್ಬಿಡು 4- -.. ಇಸ್ಫು] 


ಬೊಬ್ಬಿಡು, ಬೊಂಬಿಡು, ಬೊಬ್ಬೆಯಿಡು (ಕ್ರಿ). ೧. (ಆನಂದ, ರೋಷ, 


ಆವೇಶ ಮುಂತಾದುವುಗಳಿಂದ) ಕೂಗು ; ಅರಚು ; ಭಿಲ್ಲಪ್ರಕರಮಡಸಿ 
ಕೂರ್ನಾಯ್ಗಳಂ ಬಿಟ್ಟು ಬೊಬ್ಬಿಟ್ಟು (೧04, 0-000); ಸೈನ್ಯಂ ನಡೆಯಲ್‌ 
ಬೊಬ್ಬಿಟ್ಟು ಕೋಲಂ ತುಡುಕೆ (ದಕಕು- ೬-೬೦); ಬೀಳುಬೀಳಭಿಮನ್ಶುಧಿನ 
ವಧೆ ಬಾಳಲೀವುದೆ ನಿನ್ನನೆನುತುಬ್ಬಾಳುತನದಲಿ ಪಾರ್ಥ ಬೊಬ್ಬಿಡೆ 
(ಉವ್ಮಾರ್ರೋ. ೦೪-೪೦). ೨. ಗಟ್ಟಿಯಾಗಿ ಹೇಳು; ಧ್ವನಿಮಾಡಿ ಹೇಳು; 
ಉದ್ಯೋಷಿಸ 2 ಬೇಡಿ ಕರುಣವನೀಯೆನುತ್ತಂ ಕೂಡೆ. ಬೊಬ್ಬಿಡುತಾರು. 
ತಾಣತಿಗೂಡಿ. ತಾರೈಸುತ್ವೆಂ . . . ತಾಂಡವಮನಾಡುವೆನು [CTS 
0೭-೨೦); ಶ್ರೀ ರುದ್ರವೇದ ಬೊಬ್ಬಿಚುತ್ತಿದೆ. (೧00. 3೪೩-0) ; ಕಟ್ಟಿಗೆ 
ಗಾಜರನೇಕವುಗ್ಗಡೆ ಬೊಬ್ಬಿಟ್ಟುದು ರಾಯನೇಳ್ಗೆಯಲಿ (ನೋಶತ. ೨೦-೩೪). 
೩. ಆಕ್ರಂದನ ಮಾಡು ; ಮೊರೆಯಿಡು; ಚಂದ್ರಂಗೆ ರಾಹು. ಅಡ್ಡ 
ಬಂದಲ್ಲಿ ಅಬುಧಿ ಬೊಬ್ಬಿಟ್ಟಿತ್ತೆ (ನ. ೨೩) ; ಹದ್ದು ಕಾಗೆಯ ಮನೆಗೆ 
ಬಾಣಸವಿದ್ದುದೋ ಗಜವೆನುತ ಬೊಬ್ಬಿಡುತಿದ್ದುದರಿಬಲ (೪೫6, t 
೩-೪4); ಬಾಲೆಯರುಗಳು ಬೊಬ್ಬಿಡಲು ಗೋಪುರದಗ್ರ ಶಾಲೆಯ ರೋದನ 
ಗೇಳಿ ಲೀಲೆಗಾಆನ ಕೊಲ್ಬುದಿಲ್ಲೆಂದು ದುಃಖದ ಶೀಲೆಗೆ ಮಾತಸಟ್ಟಿದನು. 
(ನೋತತ. ೩೩-33). ೪. ಅಧಿಕವಾಗಿ ಧ್ವನಿಮಾಡು, ಶಬ್ದಮಾಡು; 
ನಡೆವೆಡೆಯೊಳಗುರ್ಬಿಂ ಬೊಬ್ಬಿಡುವಂದುಗೆ ಗೆಜ್ಜೆ ಸಜ್ಜನೆಗೆ ಸೊಗ 

ಸುಗುಂ (೧ಕ- ೩-೪೯); ಕುಡಿಕುಡಿದು ಬೊಬ್ಬಿ ಟ್ಟಾಡುತಿರ್ದವು ಸಾಂದ್ರ 


ಚಂದ್ರಿಕೆಯಲಿ ಚಕೋರಿಗಳು (ಕುತ್ಕಾರ್ರೋ- 0೭-೦೪. ಬೊಂಬಿಡು: 

೪. ಶಂಖುಗಳ್‌ ಬೊಂಬಿಡಲ್‌ . , . ನಡೆದಂ ಮರುಳುಸಿದ್ದಾಂತ 

ವೃದ್ಧಂ (ತುತು. ೩-0-೮. ಬೊಬ್ಬೆಯಿಡು; ೧. ಮಾಧವನು ತನ್ನ 

ಜನರನ್ನು ಗಟ್ಟಿಯಾಗಿ ಬೊಬ್ಬೆಯಿಡುವಂತೆ ಹೇಳಿದನು. 
[ಬೊಬ್ಬೆ 2% ಇಡು) 


(ಬಂಕಿಮ. ೩೯). 


ಬೊಬ್ಬಿರಿ "ಬೊಬ್ಬಿಆ್‌' ನೋ. 
ಬ 


ಬೊಬ್ಬಿಲಿ 


ಬೊಬ್ಬಿಲಿ (ನಾ). ಸ್ತ್ರೀಯರು ಕಾಲಿನ ಹೆಬ್ಬೆರಳಿನಲ್ಲಿ ಧರಿಸುವ ಒಂದು 
ಬಗೆಯ ಆಭರಣ : ಮುತ್ತಿನ ಗೆಜ್ಜೆಗಳಿಂ ಕೂಡಿದ ವೀರೆಮುದ್ರಿಕೆ 
ಕಿರುಪಿಲ್ಲಿ ಬೊಬ್ಬಿಲಿಗಳನಿಟ್ಟು (ಸೌಗುಢಿ- ೨೦೨-೩). 
[ಇ ತೆಲು, ಬೊಬ್ಬಿಲಿ] 


ಬೊಬ್ಬಿ, ಬೊಬ್ಬಿರಿ (ಕ್ರಿ). ೧. (ಅನಂದ, ರೋಷ. ಆವೇಶ ಇತ್ಯಾದಿ] $ 


ಗಳಿಂದ) ಕೂಗು ; ಆರಚು: ಶಾನುಂ ಹಿಡಿಂಬೆಯುಂ . . . ಕೆನ್ನೆತ್ತ 
ರೊಳೊರ್ವರೊರ್ವರಂ ತಳ್ಳಿಚ್‌ದು0 ಬೊಬ್ಬಿಅೌದುಂ , , . ಆಡುವಾಗಳ್‌ 
(೫೦೬ರ, 03-086 5); ಬೇಡವಡೆ ಬೊಬ್ಬೀಳ್‌ದಾಡಿದುದು (ರಕಕು- ೨-೦೦೪); 
ಆಯೆನುತ ಬೊಬ್ಬಿ ದು ವಿಪ್ರನಿಕಾಯ ಕುಣಿದುದು . . . 


ಹರುಷದಲಿ 


(೪೫ರ. 08-೬9): ೨. ದೊಡ್ಡೆದ್ವನಿ ಮಾಡು ; ಗಟ್ಟಿಯಾಗಿ ಧ್ವನಿ| 3 


ಮಾಡು; 'ಉದ್ಭೋಷಿಸು ; *ಜೊಬ್ಬಿಳ (ಬೊಬ್ಬೆ 4 ಇಳ 
ಮಹಾರವೇ” (ನಾ); ಸೂಳವಿಸಿ ಬೊಬ್ಬಿಅದವುರುನಿಸ್ಸಾಳಚಯವದ್ರಿ 
ಗಳ ಹೆಡತಲೆ ಸೀಳಿ ಸಿಡಿಲೇಳಿಗೆಯಲೆದ್ದವು ವಿವಿಧವಾದ್ಯರವ (ಕುವ್ಮಾರ್ರೋ 
0-19) ; 'ಬೊಬ್ಬಿಳವುದು ಕೀರ್ತಿಡಿಂಡಿಮಮುಖಂ ಜಗದೊಳು ವಿಜಯ 
ಸ್ಷಿತೀಂದ್ರನು (25, ೫1: ತತ್ರರು. ೫-೬; 1) : ನಿಮ್ಮಸುಗಳು ಶರೀರವ 
ಕಳೆಯಲಿ ಎಂದು ಬೊಬ್ಬಿಟ್‌ದೆಚ್ಚೆನತಿರಥರೆ (ಕುತ್ಶಾದ್ರೋ. 08-೬೩) - ೩. 
ಆಕ್ರಂದನಮಾಡು ; ಮೊರೆಯಿ: 
ನೊರ್ವ ಭಟನರಿಭಟರಂ (£೯4. ೪-30); ರಥ ಶಿಡಿವಡೆದುದಿನ್ನೆಂತೊ 
ಗುವನೊ ಸುಕುಮಾರ ತಾನೆನುತ ಪಡೆ ಬಿಡದೆ ಬೊಬ್ಬಿಲ್‌ಯೆ (ಕುವ್ಮಾರೆ 
೬೬), ಬೊಬ್ಬಿರಿ : ೧. ಬಣ್ಣ ಹಚ್ಚಿದವನು ಚಿತ್ರಕಾರ, 
ಗವಾಯಿ: ಕಾಗದ ಸಿಪ್ಪು ಮಾಡಿದವ 
(೩೦೪ದ- ೬೩); ಇದೆಯೆ ನಿನ್ನಲ್ಲಿ ಗಂಡಸುತನ 2” ಎಂದು ಬಲವಾಗಿ 
ಬೊಬ್ಬಿರಿದು ಕೇಳಿದಳು. (ತಳ್ಕಜಾ- 006), ವಿ. ಕಬ್ಬಿಲರು ಕಬ್ಬಿಗರು 
ತುವೆನುತಬ್ಬರಿಸಿ ಬೊಬ್ಬಿರಿಯೆ ಕಬ್ಬವಾದುದೆ ? (ಕೋರಿ, ota): 


ಕವಿ. ಎಂಬ ದೃಷ್ಟಿಯೋ? 


[ಬೊಬ್ಬೈ * ಇಲ್‌] 25 


ಬೊಬ್ಬಿಅಿೌತ- (ನು), ಅಬ್ಬರ; ಆರ್ಭಟ; ಗರ್ಜನೆ ; ಇಜ್‌ತ ಮುನ್ನವೊ 
ಸುಭಟರಿಗೆ ಬೊಬ್ಬಿ ಜೌತ ಮುನ್ನೆವೊ (ಕುಣ್ಮಕ-೦೦-1೬); ಬೊಬ್ಬಿಜತ 
ಕಸುರನ ಧೈರ್ಯ ಕಾಲನ ಮಜ್‌ಯ ಹೊಕ್ಕುದು ಹೊರಳಿಯೊಡೆದುದು 
ಬಸ್ಯ ರೈಸರ (ಕೊಂಗ: ೩-೬-10): A] 


ಜೊಬ್ಬುಲಿ 'ಬಬ್ಬುಲಿ' ನೋ. 30 


"ನೋ, 


FS 
ಡೆ 

1 
3 
a 
೪ 
ಶ್ಟಿ 
[3 
ತ 


ಮಲ್ಲರನು (ಕುಶಾನ. ಓಂಇ. ೪-00) ; 
ಟಲಿನೊಬ್ಬುಳಿಯನಂಪ್ಪರಿಸುತುರವಣಿಗೊಬ್ಬಿನಲಿ 
ಲೆಸೆದುದಿದಿರಿನಲಿ (ಕೆೊಕರಾ- ೦-6-೪೫): ನೀರೆ ಬೊ: 
ದೇಹದ ಸಾರವಳ್‌ಯದಲೆ ಸುಖಿಪುದಚ್ಹಾ ನದ ದಾರಿಜ 
10)... ವಿ. (ಗರ್ಭಾಶಯದಲ್ಲಿರುವ) ಐದನೆಯ ದಿವಸದ 
ಗರ್ಭಪಿಂಡ : ಪ್ರಥಮದಿನ ಕಲ: 'ವೆಸರಂ ಪಡೆವನವನೈಃ 
ಬೊಬ್ಬುಳಿಯೆನಿಸಿದವನೇಳುದಿನದವಂ ನಿಗರ್ಭದ ಮಾಂಸಪೇಸಿಯೆ: 
ಪವಂ (ಸಾನಂತ 9-1೭). 

[<ಸಂ. 
ಬೊಬ್ಬುಳ್ಳಿ 'ಬೆ 
ಬೊಬ್ಬುಳಿಕೆ (ನಾ). ೧:  ಹೊಬ್ಬುಳ್ಳಿ ೧: ಬೆಳಗುವ ತಾರ 

ಕಡಲೊಳ್‌ ನಸುತೇಳಿಕುದೇಂಕಿ ಬೊಬ್ಬುಳಿಕೆಗಳಂತೆ ತೊ 
ಓ-೪6); - ತನುಪದ್ದೊಡೆ ನಿಲ್ಲದು ಜಪ್ಪನವ: 


ಅ [ತುಳು ಬೊ: ನಳ] 


೬೬೫೮ 


40 


ಬೊಬ್ಬೆ 


(ರರ್ಮಾತ್ಕು- ೪-೨೬೮) ; ನೀರ ಮೊಬ್ಬುಳಿಕೆಗೆ ಕರ್ಬುನದ ಕಟ್ಟಿ ಕೊಟ್ಟು 
ಸುರಕ್ಷಿತವ ಮಾಡುವ ಭರವ ನೋಡಾ (04: ೧೬). ೨.ಎಬೊಬ್ಬುಳ್ಳಿ ೨; 
ಪಿಂಡಮಯವಾದ ಪುರುಷನ ವೀರ್ಯ ಸ್ವ್ರೀರಕ್ತದೊಡೆವೆರೆಡೊಂದು ದಿನಕ್ಕೆ 
ಕಲಲವಹುವು ಐದುದಿನಕ್ಕೆ ಬೊ[ಶಾಕಾಂ.ಬ]ಬ್ಬುಳಿಕೆಯಹುದು (086. 
338) ; ಮಾತೆಯ ರಜಸ್ಸು ಪಿತೃವೀರ್ಯಂಗಳೊಂದಾಗಿ ಸಾತಿಕಯದಿಂ 
ಪ್ರಥಮದಿನದಲ್ಲಿ ಕಲಲಮಹುದಾ ತೆಅದೊಳ್ಳೆದುರಾತ್ರಿಗೆ ಬೊ[೫0. 
ನಳಿಕೆ (ತಂಪು. 26-೫)- [ಬೊಬ್ಬುಳ್ಳಿ -ಓ ಇಕೆ] 
ಬೊಬ್ಬುಳಿಸು (ಕ್ರಿ). ಗುಳ್ಳೆಯೇ ಬುದ್ದುದವಪುಂಟಾಗು ; ಕೆಸು 
ಟ್‌ ನೀರ್ಬೊಬ್ಬುಳಿ; ನಳುಂದೇಂಕೆ ವಂದೆಯ್ಮಿ ಕಂಪಂ 
ಸಂ ಬತ್ತೆ (೩10, 0೬:೬೪). [ಬೊಬ್ಬುಳ್ಳಿ * ಇಇನ್ನು] 
ನ.) ಸುಡುವುದರಿಂದ ಚರ್ಮದ ಮೇಲೇಳುವ ಗುಳ್ಳೆ, 
ದೇಹದ ಮೇಲೆ ವ ಬೊಬ್ಬೆಗಳು ದೊಡ್ಡವಾಗಿ ಅಥವಾ 
ಸಣ್ಣವಾಗಿ ಇರುವುದುಂಟು (0೩. 30) : ಅಡದಿಯಲ್ಲಿ ನನ್ನ ಸ್ಥಿತಿಗತಿಗಾಗಿ 
ಯಾರೂ ಅಳಲಿಲ್ಲ. ಗೋಳಾಡಿ ಅತ್ತವರೆಂದರೆ ನನ್ನ ಕಾಲ ಬೊಚ್ಚಿಗಳು 
(ಐರ್ಶು೫. 901) ; ಬೊಬ್ಬೆ ಬಂದು ಕೈ ನೋಯಲಾರಂಭಿಸಿತು (ಕ್ಕ. ೧೪). 
[ದೇ.॥ ಬೊಬ್ಬ] 
ಬೊಜ್ಚೈ (ನಾ). ೧. (ಆನಂದ. ರೋಷ: ಆವೇಶ, ಮುಂತಾದ 
ಕಾರಣಗಳಿಂದ ಮಾಡುವ) ಆರ್ಭಟ ; ಕೂಗಾಟ ; ಅರಚುನಿಕೆ ; 
“ಜೊಬೈೆಯೆನಲ್‌ ಭಟಗರ್ಜನೆ” (0/6, 83) ; ಜೇಡರ ಬೊಬ್ಬೆಯಿಂದಡವಿ 
ಗೋಳಿಟ್ಟುದು (ಜತ. 8-3) : 34ವಳಿಸಿತರಿಸೇನೆ ಬೊಬ್ಬೆಯೊಳುಲಿದುದೀ 
ನಮ್ಮವರು (ಕುವ್ಮಳ: 30-39) ; ಇಷ್ಟು ಪೌರುಷದ ಜೊಬ್ಬೆಯ ಕೇಳ್ದು 
ಎ ಎ ಯಾದವರ ತಜುಬಿದರ್‌ (ಕೋಕಕ್‌ ೩೯-೦೦). ಪಿ. ದೊಡ್ಡ 
ಶಬ್ದ ಕ ಮಹಾಧ್ವನಿ : “ಕೋಲಾಹಲಃ, ಕಲಕಲ - ಈ ಶಿ ಬೊಜ್ಸೆಯ 
ಪೆಸರು” (೫30: ೯೬) ; ಅಬ್ಬರಿಸಿ ಬೊಬ್ಬೆಯಂ ಕೂಟ್ಟಿಬ್ಬಿಸಿದೊಡೆ ಶಾಪ 
ಮಿಾಗುಮಾತಂ (ಕರಕ. ೩-೭೪); ಮೆಲುನಂಡಿಗೆ ೧0 ಹೊದ್ಮಿದವು ಸರದು€ಗೆ 
ಕೋಗಿಲೆಯೌಕಿದವು . . . ನೇವುರದ ಬೊಬ್ಬೆಗೆ ಸಿಲುಕಿದವು ಹಂಸೆಗಳು 
ಯು ಕೆಳೆದಿಯರ (ಕುಣತ, 6-00). ಹಿ, ಆಕ್ರಂದನ; 
ಅರಮನೆಯಲಾ ಬೊಬ್ಬೆ ಹಸ್ತಿನಷ್ಟರದಲೀ ಬೊಬ್ಬಾಟ 
ವಿನ್ನುಳಿದರಸುಗಳ ಪಾಡಾವುದು (ಕರ್ಕಳ: ೨-೭) : `ಬೊಬ್ಬೆಯಾದುದು 
ಬಳಿಕ ಸುಮನಸರೊಬ್ಬುಳಿಯ ಜೂಣಿಯಲಿ : ಮುನಿಗಳು ಬೆಬ್ಬಳಿಸಿದರು 
(8460. ೦-೦-೪). ೪. ಗುಲ್ಲು; ಪುಕಾರು; ಒಂದು ದೊಡ್ಡ 
ೋರರ ಗ್ಯಾಂಗು . . . ನಿನ್ನಾ ಕಳವುಗಳಿನ್ನು ನಡೆಸುತ್ತಿದೆ ಎಂದು 
ಬ್ಬೆ ಎದ್ದು (ನರದ: 1)» ೪80). 


ಜೊಬ್ಬೆಕಾಯಕ ಎ ಮುಳ್ಳುಗಳ ಮೇಲೆ ನಿಂತು. ಮೈಗೆ ಕತ್ತಿ 


ತಿವಿದುಕೊಂಡು. ಗದ್ದಲವೆಬ್ಬಿಸಿ ಛಿಕ್ಷಿಯೆತ್ತುವ ಕಾಯಕ, (1). 
ಬೊಬ್ಬೆಹಾಕಂ ಎ. ಕೂಗಾಡು ; ದೊಡ್ಡದಾಗಿ ಅರಚು; ಸತ್ಯ, 
ಬೊಬ್ಬೆಹಾಕುತ್ತಾರೆ. (ಕಾರಣ: ೬೫); 

'ಮನೆ ಬೊಬ್ಬೆಹಾಿತ್ತಾರೆ (೪: 69). ಬೊಬ್ಬೆ 


ಹೊಡೆ ಇ ಬೊಬ್ಬೆ ಹಾಕು : ಕಾಂಗ್ರೆಸ್ಸೆಂದು ಭೊಬ್ಬೆಹೊಡೆದರೆ ಹೊಟ್ಟೆ 
ತುಂಬಲಿಕ್ಕಿಲ್ಲ (ಕುರುಣ ೧೩೮). [ದೇ.॥ ತುಳು. ಬೊಬ್ಬೆ ನ ಕೆಲ, ಬೊಬ್ಬ] 
ಬೊಬ್ಬೈ. ಬೊಬ್ಬಿ (ನಾ). ಒಂದು ಬಗೆಯ ಹೊನ್ನೆಮರ; ಕಲ್ಪೊನ್ನೆ ; 
ಹೊಳೆಹೊನ್ನೆ- ಶ್ರೀಹೊನ್ನೆ. ಕೂವೆ, ಬೊಬ್ಬೆ (ನಗ: 0೬-3೬8). ಬೊಬ್ಬಿಃ 
'ಬೊಬ್ಬಿ (ಇರಯಿ) -- ನೀರಿನ: ಆಸರಕ್ಕೆ ಎತ್ತರವಾಗಿ ಬೆಳೆಯುತ್ತದೆ. 
(42೫: ಇ); ಮರಗಳು... ಮಲ್ಲಾಳಿ. ವೆ ಬೊಬ್ಬಿ: ದೇವ 
ದಾರು: ಅಡವಿಗೋರಂಟೆ (ತಕ್ಕುತು, 344). 
ಜೊಚ್ಚೆಯ ಖಂಡುಗ - ಹೊನ್ನೆಮರದಿಂದ ಮಾಡಿದ ಅಳೆಯುವ 


ಬೊಬ್ಬೆಗುಟ್ಟು 


ಸಾಧನದಿಂದ ಅಳತೆಮಾಡಿದ ಧಾನ್ಯದ ಖಂಡುಗಪ್ರಮಾಣ (?) : 
ಅಮೃತಪಡಿಗೆ ಭತ್ತ ಬೊಬ್ಬೆಯ ಖಂಡುಗ ೬ x ಮಧ್ಯಾಂನದ ಪೂಜೆಗೆ 
ಬತ್ತ ಬೊಬ್ಬೆಯ ಖಂಡುಗ ೧೫ ದಿನ ೧೬ ಅಕ್ಕಿ ಹಾ ಲೆಕ್ಕದಲು ಅಕ್ಷತೆಗೆ 
ವರುಷಕ್ಕೆ ಬೊಬ್ಬೆಯ ಖಂಡುಗ ೩ (ಎಕ. 1111, ಸಾಗರೆ. ೦೬೩೩೪ ; 
1488) 6 

ಬೊಬ್ಬೆಗುಟ್ಟು (ಕ್ರಿ). ಕೂಗಾಡು ; ಗದ್ವಲವೆಬ್ಬಿ ನ; ದುರ್ಗಕ್ಕಡರಡ 
ರೆಂದೊದಖ? ಬೊಜ್ಜಿಗುಟ್ಟಿದರದಟಿಂ (ತಬ್ಮಾರೆ, 8-೪). 

[ಬೊಬ್ಬೆ 3. ಕುಟ್ಟು ) 

ಬೊಬ್ಬೆಗುಡು * ಬೊಬ್ಬೆಗೊಡು ' ನೋ. 

ಬೊಬ್ಬೆಗೊಡು, ಬೊಬ್ಬೆಗುಡು (ಕ್ರಿ). ದಟ್ಟ ನೃನಿಯಿಂದ 
ಅರಚು; ಒದಜ ನೋಡಿದಳು ಬೊಬ್ಬೆ ಗೊಟ್ಟುರಿ 
ತೆಜದಿ ನೋಡಿದಡೇಂ ವಿಚಾರಿಸದೆ. ಲೆಕ್ಕಿಸದೆ ಹೋಗುತಿರೆ ಕಂಡಿವಂ 
ಹೆದಜನೇಗುವೆನುದಳು (ಓರಣ. ೬-೨); ಅಡುಗಬ್ಬುಗಳಿಗುರಿ ಹಬ್ಬಿಸುತ 
ಕೈದೀವಿಗೆಗಳಂತೆಬ್ಬಸಲು ಪ್ರಭೆ ದೆಸೆಯೊಳಾವರಿಸಲೈ ನಿರ್ಭರದ ಬೊಜ್ಜೆ 
ಗೊಟ್ಟಾಲುತ್ತ. , ,ಬರುತಿರಲು (೫ತ್ಯ. ೧೬-೦) ; ಬಲಮೆರಡಾಗಿ 
ಪೆರ್ಮೆವಡೆದೊಡ್ಡಿ ವಳಂಸದೆ ನಿಂದು ಬೊಬ್ಬೆಗೊಟ್ಟು . . . ಪಳಂಚಿದುದು 
(ಉಕ ೦೬೬). ಬೊಬ್ಬೆಗುಡು: ಬೊಬ್ಬೆಗುಡುತುಂ ಬಂದರ್‌ 
ಪಲರ್‌ ಧೀವರರ್‌ (ಉದ. 3-0); ತಡೆ ನಿಲ್ಲು ಜಡಿ ಬೊಬ್ಬೆಗುಡು ಪೊದ 
ಅಕೊಳಡಗು (ಕೈ ಬ೫-೨6-5)...! ಬೊಬ್ಬೈ 4 ಕೊಡ್ಕು 

ಬೊಬ್ಬೆಗೊಳ್‌ (ಕಿ): ಗರ್ಜಿಸು; ಅಬ್ಬರಿಸು; ಆರ್ಭಟಿಸು: 
ಬೊಬ್ಬೆಗೊ:ಡಿರ್ವರುಂ ತಗುಳ್ಳೊದಲ ಸಾರ್ದು (ಕನುಫ್ಯ. ೫-0೪). 

[ ಬೊಬ್ಬೈ - ಕೊಳ್ಳ] 

ಬೊಬ್ಬೆಯಿಕ್ಕು ` ಬೊಬ್ಬಿಕ್ಕು ನೋ. 

ಬೊಬೈೆಯಿಡು ' ಬೊಬ್ಬಿಡು' ನೋ. 

ಬೊಮಟೆ ' ಬೊಮ್ಮಟಿ ` ನೋ. 

ಬೊಮ್ಮ, ಬಮ್ಮ, ಬರಮ, ಬರುವ, ಬರ್ಮ, ಬೊರ್ಮ (ನಾ). 
೧. ಪರಾತ್ಪರವಸ್ತು; ಪರಬ್ರಹ್ಮ: ಬೇಟದಲಿ ಮೂವಣ್ಣ 
ದಾಬೆಯ ಕೂಟದಲಿ ಕುಜುಹಾಗಿ ಮಿಗೆ ನಿರ್ಲೋಟಿಸುವ ನಿಜ ದಿಟ್ಟ 
ಬೊಮ್ಮವಿದು (ಕುನ್ಕಾಸ- ೪-0) ; ಬಳೆಸಬಾರದ ಬಜ್‌ಯ ಬೊಮ್ಮದ 
ಹೊಳೆದು ಸಾಕ್ಷಾತ್ಮರಿಸಿ ನೇ ನಿರ್ಮಲತೆವೆತ್ತಾ ರುದ್ರನಿರುತಿರ್ದನು. 
ವಿನೋದದಲಿ (ಶ್ರಶು. ೨-೪); ಬೊಮ್ಮ ವನು ಅಜ್‌ದಿಹರೆ ಸುಮ್ಮನಿದ್ದಿರ 
ಬೇಕು ಬೊಮ್ಮುವನ್‌ದು ಉಸುರಿದರೆ. ಕಳೆಹೋಗಿ ಕೆಮ್ಮಿ ಸತ್ತಂತೆ 
(4೯. ೩46). ೨. ತ್ರಿಮೂರ್ತಿಗಳಲ್ಲಿ ಒಬ್ಬ ; ಸೃಷ್ಟಿಕರ್ತನಾದ 
ಬ್ರಹ್ಮ ; “ಅಜಂ [ಬೊಮ್ಮಂ]” (ಕರ್ತಾಂ, 6) ; ಒಡೆಗುಮಜಾಂಡ 
ಮಿನ್ನ್ನನಿಸು ಜೇವೊಸೆದಾಗಳೆ ಬೊಮ್ಮನುಂ ಮನಂಗಿಡುಗುಂ . (ಕುಶಥಾ- 
೨-೬೬) ; ಬೊಮ್ಮದೇವನ ಮೊಮ್ಮಂ ಶ್ರುತಿವಿಹಿತ ಕರ್ಮಾನುಷ್ಕಾನ 
ನಿಷ್ಠನಪ್ಪ ರಾವಣಂ (ಶುತತಂ- ೧೬೪-೦೮) ; ಕಯ್ಯ ಬೊಮ್ಮನ ಶಿರದ 
ಪರಬೊಮ್ಮನೊಪ್ಪಿದಂ (ಊರೆ: ರೇ. 360-೦೯). ೩. ಧರ್ಮಬೋಧೆ ; 
ವೇದಾಂತ: ಕೇಳುತಿರ್ದೈ ಕರ್ಣ ಬೊಮ್ಮವ ಕೇಳ ಬಂದೆವೆ ನಾವು ನಾಳಿನ 
ಕಾಳೆಗಗ ಜಯಮುಖದ ಬೆಳಗೊಳ ಬಂದೆವು (ಕುನ್ಮಾರ್ರೋ- ಆಟ) 

೪, ಬ್ರಹ್ಮಾಂಡ ; ವಿಶ್ವ : ತಾಂಡಪಗೈಯುವ ಭೈರವ ನಾನು! ಬೊಮ್ಮ 

ವನೊಡೆಯುವ ಬರಸಿಡಲಾನು (2೫438: 08-00). ೫. ಬ್ರಾಹ್ಮಣ: 

ಕಮ್ಮನೆ ತುಪ್ಪ ಕಜ್ಜಾಯ ಪಾಯಸದಿಂದೆ ದಮ್ಮನೆ 

ಬೊಮ್ಮರ' ಸಂತತಿ ನುಡಿಯಂತೆ ಸಾರ್ದರು (ನೋತ. 

p ಸಾಮಾನ್ಯವಾಗಿ ಈ ಶಬ್ದವು ಈ ಅರ್ಥದಲ್ಲಿ 

ಪ್ರಯೋಗವಾಗಿಲ್ಲ. ಬಮ್ಮ : ೬. ತಃ 


ಕೂಗು; 
ನೊಃಡಿದಳಾವ; 


25 


ತಣಿದೆನೆಂದೆನುತ 


೩-೫೯) 
ಏಕವಚನದಲ್ಲಿ 


40 ಬೊಮ್ಮ ಚರಿಯೆ 


ಬೊಮ್ಮಟೆ 


ಶ್ರೀ ಬಮ್ಮ (08. ೫, 60; ಸು. 90) ; ಪುರಿಕರನಗರದೆ ಬಮ್ಮಂ 
ಸರಸ್ವತೀಗಣದ ದಾಸಿ ಕ [ಣ.]% x x ನಿರುತಯತಿ [ಸಟಂ) ಖಣ್ಮರಿಸಿದಂ 
ನಾಗವರ್ಮನ ಚ್ಛಾತ್ರ[ಂ] (138. 1-1, «೬-16; 1002), ಬರಮ : 
೨. ತರುಣಿಯನೊಂದನೆ ಅದಕುಪಕರಣಂಗೊಂಡೊಡನೆ ತನ್ನ ಹೊಡೆಯ 
ಲರ್ವೆಡಿಯಿಂ  ಬರಮನನೊಗೆಯಿಸಿಯವನೊಳೆ ಮರುಳ್ಗೆ ಳಿವಂತೊರೆದ 
ನೊಸೆದು ನಿಗಮದ ನೆಲೆಯಂ (380. 0-೩೦). ಬರುಮ: ೬. ವಲ್ಲೆ 
ವರಸ ದೇವಯ ಮೂಡಲ ಗೋವನ್‌ ಬರುಮಾನಟ್ಟಿದ ೫ ೬ ಆಗಳು 
ಪಾಣ್ಮಿಯನ ಮೇಗೆಬ್ಲು ಮಜಯಟೂಟಟದೊ (ಕ. ೫. ಶ್ರಿಟಣ. 
೩೬; ಸು. 007). ಬರ್ಮ: ೧. ನಾಲ್ಮೊಗಗಂದನಾದ ಖಳದಕ್ಷಣ 
ಮೇಳದೆ ಕೆಚ್ಟೆದೀಗಳೀ ಕಲ್ಮಷಕರ್ಮವಂ ಬಳಿಕೆ ಬರ್ಮವೆನುತ್ತವೆಯಥ್ವ 
ರಾಂತಕಾ (೩6೩. ೦-೪... ೨. ಮಾರ್ನ್ನುಡಿದವನೇಂ ಚತುರಜನೆ. 
ಮಚ್ಚರಿಪಣ್ಣಲೆ ಬರ್ಮ್ಮನೊಳ್‌ ಬರಂಬಿಡಿದನೆ ಮಾಜ ಬಾಳ್ವಡವನೇಂ. 
ಜವನೇ . . , ಕಲಿ ಗೋನಭೂಪನೊಳ್‌ (ಬತ. ೫111, ಸಾಗರ, 0೦೦೯-೩೬ ; 
3043) ; ಬರ್ಮುನುಮಾ ವಿಶ್ವಕರ್ಮನುಂ ಶೋಭೆಯಂ ನಿರ್ಮಿಸಲೆಂದು 
ವಧೂವರರೂಪಾಗಿ ನಿರ್ಮಿಸಿದಂತೆ ಮಿಸುಗಿತ್ತು (0ಾನ- ೦೦-೩೨). 
ಬೊರ್ಮ : ೭. ಕ್ಷುದ್ರದೇವತೆ: .ಗಾಳಿಗರುಂ ನೆಲಮುಕ್ಕ ಜಕ್ಕಿಯುಂ 
ಬೊರ್ಮನುನೆಂದು ಜೀವವಧೆಗೈದರೆ. . ,ನಂರಕದು;ಖಮನೈದದಿರ್ಪರೇ 
(ಶ್ರಾಕ್ಮಾರ್ಯಮಾರಿಕೆ- ಶರ್ಮಶಾಸ್ತ್ರತಾರ. 8. ೦೨೬೯): 
ಜೊಮ್ಮಜಟ್ಟಿಗೆ ಇ ಒಂದು ಕ್ಷುದ್ರದೇವತೆ ; .ತಾವ್ಕಾಡಿ ಬೇಡಿ 

ಹೆಮ್ಮರಂಗಳ ಪಿಡಿದು ಬಾಧಿಸುವುದ ಕಂಡು ಬೊಮ್ಮುಜಟ್ಟಿಗನ ಹಿರವರಿ 
ವಂತರಾತ್ಮ (ಕತಕ. ೦೨೪-೪), ಬೊಮ್ಮಜೆಟ್ಟಿ ಎ ಒಂದು ಕ್ಷುವ್ರದೇವತೆ : 
ಜೊಮ್ಮಜಿಟ್ಟಿ ಮಾಡಿದೆದಮ್ಮ ಒಮ್ಮೆಗಿಪ್ಟೆಲ್ಲವಾಯಿತಮ್ಮ (2908, ೩-೩). 
ಜೊಮ್ಮನ ಸತಿ ಎ ಬ್ರಹ್ಮನ ಪತ್ನಿ ; ಸರಸ್ವತಿ ; ರತಿಯ ಚೆಲುವಂತಿರಲಿ 
ಸಿರಿ ಪಾರ್ವತಿಯ ರೂಪಂತಿರಲಿ ಬೊಮ್ಮನ ಸತಿಯ ಸೊಭಗಂತಿರಲಿಯಾ 
ಬಾಲಕಿಯ ರೂಪಿಂಗೆ ಪ್ರತಿಯ ಕಾಣೆನು (ಕುಪ್ಮಾಪಿ: ೨-00); ಬೊಮ್ಮ 
ನಿರ್ಮಿಪನೆಬ ದುರ್ಮತಿಯೆ ನೀ ಕೇಳು ಬೊಮ್ಮನ ಸತಿಗೆ ಮೂಗಿಲ್ಲವಾ 
ಮೂಗ ನಿರ್ಮಿಸನದೇಕೆ (ಸರಕ್ಕ 3೦೦). [ವಪ್ರಾ.ಬಮ್ಮ. /ಸಂ. ಬ್ರಹ್ಮನ್‌] 

ಬೊಮ್ಮಚರಿ (ನಾ). ಬ್ರಹ್ಮಚರ್ಯವನ್ನು ಪಾಲಿಸುವವನು ; 
ಬ್ರಹ್ಮಚಾರಿ ; ಪೊಡವಿಜೆಯ ಹೋಗಾಡಿ ರಾಘವ ಹಿಡಿದನೈ ಬಲು 
ಬೊಮ್ಮಚರಿಯವ ಕೊಡುವರಿಲ್ಲದಜಸಂದ ನೀ ಹೊಸ ಬೊಮ್ಮಚರಿಯಾದೆ 
(5180. 33-0೪). [< ಸಂ. ಬ್ರಹ್ಮಚಾರಿನ್‌ ] 

ಬೊಮ್ಮ ಚರಿಯ, ಬೊಮ್ಮಚರಿಯೆ (ನಾ). ಇಂದ್ರಿಯನಿಗ್ರಹ ; ಬ್ರಹ್ಮ 
ಚರ್ಯೆ : ಜಡೆಯ ಮುಡಿಯೇ ಮಕುಟ... ಸೊಪ್ಪು ಸೆಳೆಮಂಚ 
ಮಡದಿಯಿಲ್ಲದೆ ಬೊಮ್ಮಚರಿಯವು (1೧. 33-88); ಲಲನೆಯೊಬ್ಬಳ 
ವ್ರತವವಗೆ ಗಡ ಹಳಿವದಿರವಗೆ ಜೊಮ್ಮಚರಿಯಡ ಬಳಕೆ ಗಡ ನಿಮಗೆಲೆ 
ನಪುಸಕರೆಂದಳಾ ಕಾಂತೆ (ತೊರಂಾ- ೩-೪-೨೦): ಬೊಮ್ಮಚರಿಯೆ ; 
ನಿಲ್ಲಿಸುತ ಷಣ್ಮುಖಿಗಳಿರದನು: ಬಲ್ಲವನು ಗಜಮಂಖವನಲ್ಲಿಸಿ ಸೊಲ್ಲಿಸ 
ಲಧಶ್ಶಾಯಿಯೊಪ್ಪಿದ ಬೊಮ್ಮಚರಿಯೆಯಲಿ (ಇರಾ. ೨-೬-೪೪). 
[ < ಸಂ. ಬ್ರಹ್ಮಚರ್ಯ] 

“ಬೊಮ್ಮಚೆರಿಯ" ನೋ. 

ಬೊಮ್ಮಟೆ, ಬೊಮಚೆ (ನಾ). ೧. ಎಳೆಯ ಮಗು; ಹಸುಗೂಸು ; 
ಆ ತಿಂಗಳ ಬೊಮ್ಮಟೆಯನ್ನು ಮುತ್ತಿಟ್ಟುಕೊಂಡು ಮಡದಿಯ ಕೈಗೆ 
ಕೊಟ್ಟಿ (ಖಲ ೧); "ನಿನ್ನ ಮಾವನನ್ನು ನೋಡು ಪಾಪ” ಎಂದು 


ಸ" 


ಮೊರದಲ್ಲಿ ಮಲಗಿದ್ದ - , . ತನ್ನ ಎಳೆಯ ಬೊದ್ಮುಟಿಗೆ ಹೇಳಿದಳು 
(ಆರ್ಹಶ್ರೀ ೦೬೬). ೨. ಕೋಮಲವಾದುದು ; ಎಳೆಯದು : 
ರಾಜಮ್ಮ ಎದ್ದು ಮನುವಿನ ಬೊಮ್ಮಟೆಯಾದ ಕೆನ್ನೆಗೆ ನಯವಾಗಿ 


ಜೊಮ್ಮಡ 


ಮುದ್ದಿಟ್ಟಿಳು (೨೮:೫. 34)- ಬೊಮಟೆ ; ೧. ಬೊಮಟೆಯ ಆಳು, 
ಏನ ಧ್ವನಿ ಕೇಳಿಸಿತು (ಸಾಲ್ಮಶು- ೦೦೨); ಗೌಡನ ಹೆಂಡತಿಯು ಆ ಬೊಮಟಿ 
ಯನ್ನು ತಬ್ಬಿಕೊಂಡು . . . ಕಾಡಿನಲ್ಲೆಲ್ಲ ಅಲೆದಳು (ರೇಕಾಂ*- 60). 
ಬೊಮ್ಮಡ 'ಬೊಮ್ಮಡಿ' ನೋ. 
ಜೊಮ್ಮಡಿ, ಬಮ್ಮಡಿ, ಬೊಂಬಡ. ಬೊಮ್ಮಡ (ನಾ). ೧. ಬೊಬ್ಬೆ 
ಕೂಗಾಟ : ಸಂಪುಮಾಡುತ್ತಿದ್ದವರ ಬೊಮ್ಮಡಿ ಜೋರಾಯಿತು (ಕೂತಿ). 
ಬಮ್ಮಡಿ. ಬೊಂಬಡ; ೨. ಸದ್ದು; ಶಬ್ದ: `ಜರ-ಜರೋ, | 
ಹುಯ್ಯುವ ಮಳೆ , . . ಕಿವಿ ಕರಗುವ ಬೊಂಬಡವನ: 
ಧ್ವನಿಸ ಸುಗ್ಗುಮಗ್ಗಲಾದ ಮಲೆನಾಡಿನ ಬೆಟ್ಟಗಳು! 
ಬೊಮ್ಮಡ. 
ಬದ್ಮುಡಿ ಬಜಾಯಿಸು, ಬೊಂಬಡ ಬಜಾಯಿಸು - ಬೊಬ್ಬೆ 
ಕೂಗಾಡು: ಆದವಾನಿ ಕಂಪೆನಿಯವರು ಬಮ್ಮಡಿ ಬಜಾಯಿಸುತ್ತಿದ್ದಾ 
(೪ಂವಸ: 08) ; ಅದೇಕೆ ಬೊಂಬಡ ಸ್ವ 
ಇರು (ಕೂತ). ಬೊಮ್ಮುಡಿಹೊಡೆ. 
ಬಜಾಯಿಸು : ರೈತರೆಲ್ಲಾ ಬೊದ್ಮುಡಿ ಹೊಡೆದುಕೊಳ್ತಾ 
(ತಂಗಾಕ್ಕ- ೨೩೮) ; ಗಿರಾಕಿಗಳು ಬೊಮ್ಮಡ ಹೊಡೆವಾಶು (404. 3೨). 
[ದೇ.॥ ತೆಲು. ಬೊಮ್ಮಿಡಿ ಎ ಒಂದು ಬಗೆಯ ವಾದ್ಮ. | ಮರಾ. 
ಬೋ (ದುಃಖ, ಸಂಕಟ ಇತ್ಯಾದಿಗಳಿಂದ) 
ವುದು. ಶಂಬವಾದ್ಯ] 


ಬಜಾಯಿಸುತ್ತಿರುವೆ? ಸ್ವ 


ಬೊಮ್ಮಡಹೊಡೆ ಇ ಬಮ್ಮ 


ಅವರಿ 


pe 


ೊಳ್ಳು 


ಬೊಮ್ಮತಿ 'ಬೊಮ್ಮಹತಿ` ನೋ. 20 

ಬೊಮ್ಮದಂಡೆ 'ಬ್ರಹ್ಮದಂಡೆ' ನೋ. 

ಬೊಮ್ಮ ಪಾಸ, ಬೊಮ್ಮಹಾಸ (ನಾ). ೧. ಬ್ರಹ್ಮನನ್ನು ಅಧಿದೇವತೆ 
ಯಾಗಿ ಪಡೆದ ಅಸ್ತ್ರ; ಬ್ರಹ್ಮಶಕ್ತಿಯ ಪಾಶ ; ಬ್ರಹ್ಮಪಾಶ. ೨. 
(ಆಲಂ) ಸುಲಭವಾಗಿ ಬಿಡಿಸಿಕೊಳ್ಳಲಾಗದಂತಹ ಬಂಧನ.- 


ಕಟ್ಟು : ಆಕೆಯ ಹಾಸಮೊ ಬೊಮ್ಮ ಪಾಸಮೋ ತರುಣಿಯ ತೋಳೊ 
ಬಾಳೊ ಸುಡು ಸೂಳೆಯ ಕೂಟಮೊ ಕಾಳಕೂಟಮೋ (60. ೨-೦೦೦). 
ಬೊಮ್ಮಹಾಸ : ದಿ ತರತರದ ಸಪುರವಸ್ವಂಗಳಂ ಮೇಲಿರಿಸಿ 
ಜೊಮ್ಮಹಾಸದ ಕೆಲದ ಕೊಂಡಿಗಳೊಳಗೆ ಬಿಗಿದು ಅಮ್ಮಮ್ಮ ಪಾಶಮಂ 


ಕೈಕೊಳಿಸಿ ಬರೆತೆಗೆದು. ಕೊರಶೊಳವತರಿಸಿಕೊಂಡಂ ಬೊಮ್ಮ 
ಪಾಸಮಂ (ಕೋಗುರೆ. ಬೇ, 0೫೬-೭). [<ಸಂ. ಬ್ರಹ್ಮಪಾರ] 26. 
ಬೊಮ್ಮಬರೆಹ (ನಾ). ಬ್ರಹ್ಮಲಿಖಿತ; ವಿಧಿಲಿಬಿತ; ಹಣೆಬರಹ: 


ಬೊಮ್ಮಬರೆ[ಕಾತಾಂ- ಶ]ಹ ಚಿತ್ತವ ಮಾಜುವವರಾರಮ್ಮ ಲೋಕದೊಳು 
(೫63: 1-೪9). [ಬೊಮ್ಮ 4 ಬರೆಹ (< ಬರೆಪ)] 

ಬೊಮ್ಮಬೋದಧೆ (ನು). ಪ ಬ್ರಹ್ಮದ ಬಗೆಗಿನ ಜ್ಞಾನ, ತಿಳಿವಳಿಕೆ : 
ಬೊಮ್ಮಬೋಧೆಯ ಹೇಳಿ ಕೇಳಿಯು ಸುಮ್ಮನಿಹಯ ನವು ಬಂದಿರೆ. 
ಹೆಮ್ಮೆಯಲ್ಲಿ ಹಿರಿದಾಗಿ ಕೆಡುವರು ಹಿತರು ಹೇಳಿದರೆ. ಒಮ್ಮೆ ಕೇಳರು 
(4668 ೩-03). [ಬೊಮ್ಮ 4: ಬೋಧೆ] 


೬೬೬೦ 


ಬೊಮ್ಮಹತಿ 
ಘೆ 


ಪಿದಿಮ ತಿನಲೆಂದು ತೆಗೆ: 


೨೦ (ಕತತ. ೧೩೨೪) ; ಇಂದು ಮೊದಲಾಗಿ 
ನಿನ್ನೊಡವಂದಿರ್ಪಂ ಬೊಮ್ಮರತ್ಕಸಂ ಮತ್ತಾರಂ ಕೆಂದೆಆಳದು ನೋಡಲೀಸಂ 
(688. ೪-200) ; ನಮ್ಮೊಳೊಬ್ಬನ ಕೊಡದೆ ಕಾದಿರಿ : . , ಬೊಮ್ಮರಕ್ಕಸ 
ಗೀವರೇಯಾ ಹೆಮ್ಮಗನ (೫ರಶ. ೨೬-೪೪). ೨. ಬ್ರಾಹ್ಮಣ ತಂದೆ ಮತ್ತು 
ರಾಕ್ಷಸ ತಾಯಿಯಿಂದ ಜನಿಸಿದ ವ್ಯಕ್ತಿ: ದರರಥರಾಮಂ . . . ರಾವಣ 
೯ರ" ಮುಂತಪ್ಪ ಬೊಮ್ಮರಕ್ಕಸರಂ ಕೊಂದು ಬಂದೊಂದು 
ಶಾಂತಿಗೆಂದು ಮುನಿಯಾಜ್ಞೆಯಿಂ ಜನ್ನಮಂ ಕೈಕೊಂಡು 
[ಇ ಸಂ. ಬ್ರಹ್ಮರಾಕ್ಷಸ] 
ರಲ' ನೋ. 
ಬೊಮ್ಮರಸ (ನಾ). ೭ ನ ಹೆಸರು : ಬೊಂಮರಸೆಗೌಡರ ಮಕ್ಕಳು 
(ot. vi. ಕಿನತೊ- 00೪-೦೩: ೪50). ೨. “ಚತುರಾಸ್ಕನಿಘಂಟು' ಎಂಬ 


ಕೋಶವನ್ನು ಬರೆದ ಒಬ್ಬ ಕನ್ನಡಕವಿಯ ಹೆಸರು: 5ರ್ಣಾಟಕಸರಸ 


ಇಂದ್ರರ್ಕಳೊೊಳ್ಳಿ ತಾಮುಡೆನೆಲ್‌ ಬುತ್ತರಿಸಿದನೊಲವಿಂ ಕನಿ ಬೊಮ್ಮರಸಂ 
[ಜೊಮ್ಮ -- ಅರಸ್ಕ ] 
-  ಬ್ರಹ್ಮವಿದ್ಯಯನ್ನು ಬಲ್ಲವನು; ವೇದಾಂತ 
ರಹಸ್ಯವನ್ನು ತಿಳಿದವನು ; ಬ್ರಹ್ಮಜ್ಞಾನಿ : ಈ ಪೃಥೊನ್ನತಿ ಬೊಮ್ಮ 
ವಿದರಿಗುಂಟೆ ತನಗಾ ಬ್ರಹ್ಮವಿದ್ಯೆಯನಿತ್ತು ರಕ್ಷಿಸುವುದು (ಸಠಾಗ- ೯-೦೪-೬). 
[<ಸಂ. ಬ್ರಹ್ಮವಿದ್‌] 
ಜೊಮ್ಮವಿದೆ (ನಂ). ವೇದಾಂತರಹಸ್ಯ ; ಬ್ರಹ್ಮತತ್ತ್ವ್ವ: ದಕ್ಷ ಹರದರೀ 
ಪರಿ ತನ್ನ ಹುರಿದನೋ ಹರಿಯಶ್ವ ಸಬಳಾಶ್ಮ ಕೈರೊಳೊಬ್ಬರನುಳಿ 
೨ ತಿರುಕುಳಿಗಳನು ಮಾಡಿದನಲಾ ಗೊರವನಾ 
ನಾನಿದಕೆಂದು. 
[ಆ ಸಂ. ಬ್ರಹ್ಮವಿದ್ಯಾ) 
ಆಚಾರಗೆಟ್ಟ ಬ್ರಾಹ್ಮಣ ; ಬ್ರಾಹ್ಮಣಾಧಮ: 
ಪಲನುಡಿಯಂ ಪಟಿಕಿದು ಮಾಹ ಜಾನಂಗಳನುಬಿದ 
ಬೆಸಲಾದ ಮಡದಿಯಂ ಬಡಿವ ಮಾನಸರಳ್ಕಸಂಗೆ ಕಣ್ಣೆ 
ಕಾಣಲ್ಪಾ! ರದೊಂದು ಮೈಮೆವೆತ್ತು ನಿಂದಿರ್ಕುಂ (ಕಾಶುತೃ, ೭-೪), 
[ಬೊಮ್ಮ 4 ಪೊರೆಯ) 
ಬೊಮ್ಮುಶಿರೋಸ್ಟ್ರ (ನಾ). ಒಂದು ಬಗೆಯ ಮಂತ್ರಾಸ್ತ್ರ : ಸಲಿಸು 
ಪಾರುಪತಾಸ್ಟ್ರವನು ವೆಗ್ಗಳದ ಬೊಮ್ಮಶಿರೋಸ್ಟ ವನು ಕೈಗೊಳಿಸುವುದು 
ಕೃಪೆಯುಳ್ಳೊಡೆ (ಕುಣ ೪. ೬-೮೭)... [ಇ ಸಂ. ಬ್ರಹ್ಮಶಿರೋಸ್ಟ್ರ) 
ಬೊಮ್ಮಹತಿ, ಬಮ್ಮೇತಿ. ಬೊಮ್ಮ! ಯೊಮೈೋತಿ, ಬ್ರಮಾತಿ, 
ಬ್ರಹ್ಮತಿ: ಬ್ರಹ್ಮಾತಿ- ಬ್ರಹ್ಮೇತಿ (ನಾ). ೧. ಬ್ರಾಹ್ಮಣನ ಕೊಲೆ; 
ಪಂಚಮಹಾಪಾತಕಗಳಲ್ಲಿ ಒಂದಾದ ಬ್ರಹ್ಮಹತ್ಯೆ: ಹೇಳಲೇನದ 
ಹೇಸುವುದು ಮನ ಬೊಮ್ಮಹತಿಗಾಗಿ (೪9ಕಿರಾ- ೦೬-೦೨). ಬಮ್ಮೇತಿ: ೧. 
ಕೊಂಡಬರುಂ . ಕೊಲಿಸಿದವರುಂ ಬಮ್ಮೇತಿಯನೆಸಗಿದಂಥಾ ಮಹಾಪಾತಕ 


ಗಳಿನಿಸುವರು. (ರಣಂ: 88-೪): ೨. ಬ್ರಹ್ಮದತ್ಯೆ ಮುಂತಾದುವು 


ಯಲೀಸದೆ ಜೊಮ್ಮವಿದೈಯ 
ತನ್ನಂತೆ ಭಾಪಿನ್ನರಸುಮಕ್ಕಳ: 


a). 


ಬಿಸ: 


ಬಿಸುಸುಯ್ತು (ಚಾಗ- 


ಬೊಮ್ಮಯ, ಬಮ್ಮಯ್ಯ (ನಾ). ೧. ಒಂದು ಕ್ಷುದ್ರದೇವತೆ : 
ಲಡ್ಡುಗೆಯಂ ಬೆನಂಂಗೆ ಹೆಡಮಂ ಮಾರಿಗೆ ಬೊಮ್ಮಯಂಗೆ ಚರುವ್ಧ 
ಪದೆದೆತ್ತುವೆಂ (ಸೂಸು. 5-0೪). ಬಮ್ಮಯ್ಯ ; ೨. ಒಬ್ಬಾತನ ಹೆಸರು: 
ನಿಮ್ಮಿ: ಚೃರ ಬಮ್ಮುಯ್ಯ ಬೆಸಗೆಯ್ಗಿದೊ (೩9. ಸಣ. ೨೦೯-೨೨; *14)- 

[ 4 ಅಯ್ದ (ಆ ಅಯ್ಯ) 

ಬೆೊಮ್ಮರಕ್ಕಸ (ನಾ). ೧. ಧರ್ಮಭ್ರಷ್ಠನಾಗಿ ಬ್ರಾಹ್ಮಣರ ಧನ, ಪರ 
ಪತ್ನಿಯರನ್ನು ಅಪಹರಿಸಿದ ನೀಚಬ್ರಾಹ್ಮಣನಿಗೆ ಮರಣಾನಂತರ 
ಬರುವ ಪಿಶಃಚಜನ್ಮ ಮತ್ತು ಹಾಗೆ ಜನ್ಮತಾಳಿದವನು ; ಬ್ರಹ್ಮ 


ರಾಕ್ಷಸ : ಮಹಾರಣ್ಯದೊಳೆಗೆ ಬರ್ಪನನೊರ್ವ ಬೊಮ್ಮರಕ್ಕಸಂ ಕಂಡು 


ಬೊಮ್ಮ 
ಆ 


ಗಳಿಂದ ಉಂಟಾದ ದೋಷ.-ಪಾಪ: ಭೀತನುಮಂ ಖಳ ಕೃಷಣ 
ಕಪೋತನುಮಂ ಪಡೆದು ಲೋಕಮಂ ಕಿಡಿಸಿದ ಬಮ್ಮೇತಿಯಲೆಯದೊಡೆ 
ಮೊಗದೊಳಗೇಶರ್ಕೆ ಪಿತಾಮಹಂ ಚತುವರ್ಯಖಿನಾದಂ (ಉಕ. ೦-೩೫) 
ನಿನಗೆ ಬಮ್ಮೇತಿಯಾಗೆ ಸಾವೆನೆಂದು ಅದರ ಕಾಣ್ಯಳ್ಲಿಯೊಂದು ಮರದೊಳ್‌ 
ಬಳ್ಳಿಯಂ ಕಟ್ಟೆ ಕೊರಲೆೊಳ್‌ ಸುತ್ತಿ ನೇಲ್ಮು ಸೆತ್ತಳ್‌ (೫60. ೦60-00), 
ಬೊಮ್ಮತಿ : ವಿ. ಧರ್ಮವೆಂದೆಸಗೆ ಹಸುಕರ್ಮ ಬೊಮ್ಮತಿಯಾಯಲ್ತಿ 
(ರಂ: ೪-೨೦) ಬೊಮ್ಮೇತಿ : ೨. ಕೇಳಬಾರದ ಜೊಮ್ಮೇತಿಯ ನೆಗಳ 
ಹೇರಾಳ ಪಾತಕಭೂಧುಜನ ತೋಳಡವಿಯ ತಣದೊಟ್ಟಿದೆಲಾ ಮಂದಿ 
ತೋಜು ತನ್ನೊಡನೆ (ನೋತ. ೪0-35) : ರಪಣ ಕುಂಭಕರ್ಣರ್‌ 


ವಾಳವ 


ಬೊಮ್ಮಹಾಸ 


ಮುಂತಪ್ಪ ಬೊಮ್ಮರಕ್ಕಸರಂ ಕೊಂದು ಬಂದೊಂದು ಬೊಮ್ಮೇತಿಯ 
ಶಾಂತಿಗೆಂದು ಮುನಿಯಾಜ್ಞೆಯಿಂ ಜನ್ನಮಂ ಕೈಕೊಂಡು (ಉರೂಕ್ಕ. 
೦೫೪-೨೨). ಬ್ರಮಾತಿ : ೨. ಧರ್ಮ್ಮವನಾವನಾನುಮಳಿದರಪ್ಪಡೆ ಗಂಗೆಯ 
ಬಣವೊಸಿಯೊಲೆ ಅಳಿದ ಬ್ರಮಾತಿ (ಕ. ೫1, ಶ್ರೀಕುಗ- ೩9-೦೪) 102). 
ಬ್ರಹ್ಮತಿ: ೩. (ಆಲಂ)ಕಷ್ಟ; ಸಂಕಟ: ತ್ರೇತೆಯಲಿ ರಘುರಾಮನಾಮದಿ 
ಸೀತೆಯಂ ಹೋಗಾಡಿ ದಶಶಿರದಾತನಿಂ ಬ್ರಹ್ಮತಿಗೆ ಸಿಕ್ಕಿ ತೊಳಲ್ಹ ಅಸುತಿರನೇ 
(೨4: 8-೩0), ಬ್ರಹ್ಮಾತಿ: ೨. ಸಾಸಿರ್ಬ್ಬೊರು[ಂ]ಪಾರ್ವ್ವರನ 
ಬ್ರಹ್ಮಾತಿಯ (26- ಸಣ, 338-048; 916): ಸಾಸಿರವೇದ ಪಾರಗರುಮನಳಿದ, 
ಬ್ರಹ್ಮಾತಿಯಕ್ಕು (೪೪. ೦೪-೨೨-೬೪; 107). ಬ್ರಹ್ಮೇತಿ: ೧. ಕುಲದಲ್ಲಿ 
ಹಾರುವನು. ಬ್ರಹ್ಮೇತಿಗೆ ಸಾರುವನು (ಬಸನ. 369). ೨, ದೇವ 
ನಿನ್ನಾಡ್ಲೆಯಿಂ ನಾಂ ಬ್ರಹ್ಮರಂ ಪಲವು ಸಾವಿರವನೊಂದೊಂದು. ದಿನದಲ್ಲಿ 
ಕೊಲ್ವೆನೆನಗಾವ ಪ್ರಕಾರದಿಂ ಬ್ರಹ್ಮೇತಿಯಿಲ್ಲ ಗಡ (ಊೀಕ್ಕೆ ಫು. ೨. 
ಕಾಳ್ಪುಧನ ಮಡುಹುದೆಂ ಬರಲೆನ್ನ ಗಾತ್ರಕಿಂದೀಗಳುಂ ಹೆ: 
(698. ೨6-03); ದೇವತೆಗಳೆಲ್ಲರೂ , . . ಅಶ್ವಮೇಧಯಾಗ ಮಾಡಿಸಲು 
ಆವನಿಗೆ ಹಿಡಿದಿದ್ದ ಬ್ರಹ್ಮೇತಿ ಹೋಯಿತು (£40. ೨೩೦). (ಗು). ೪. 
(ಆಲಂ) ಅತ್ಯಧಿಕವಾದ : ಆಗಾಧವಾದ : ಜಾನಕಿಬಾಯಿಯವರಿಗೆ 
ಬ್ರಹ್ಮೇತಿ ಸಿಟ್ಟು ಬಂದಿತು (ಸರತ. ೨೨): ಬೇಡವೆಂದಿದ್ದರೂ 
ಹೋದಳೆಂದು ಅವಳ ಮೇಲೆ ಅವನಿಸ ಬ್ರಹ್ಮೇತಿ ಸಿಟ್ಟು 
(ಉಂ. ೩೮. *ಬ್ರಹ್ಮಹತಿ' ಹೋ. [ಆಸು. ಬ್ರಹ್ಮಹತ್ಕಾ] 

ಬೊಮ್ಮ ಹಾಸ "ಬೊಮ್ಮಪಾಸ' ನೋ. 

ಬೊಮ್ಮಾಂಡ (ನಾ). ವಿಶ್ವ; ಜಗತ್ತು: ನಾನು ಬೆಳೆದೊಡೆ. . , ಬೊಮ್ಮಾಂಡ 
ಕುಸಿಯುವುದು (13ರ. 90-8); ಆರು ಸರಿ ನಿನಗೆ ಬೊಮ್ಮಾಂಡದೊಳಗೆ 
(ಹೆಂಡ ೨-೬೩ ತಲದ); ಬೊಮ್ಮಾಂಡವಾ ಬಾಣನ ಪುರವನೆ ಕಾಯ್ದು 
ಕೊಂಡಿಹವು (ಕೋಪತ. ೨೦-೨೦). [<ಸಂ. ಬ್ರಹ್ಮಾಂಡ] 

ಬೊಮ್ಮಾರ (ನಾ). ಬ್ರಾಹ್ಮಣರ ಅಗ್ರಹಾರ : ದೇವಾರ ಬೊಮ್ಮಾರಮಂ 
ನೆಗೆಪುತ್ತುಂ ಮೆಚಿದಪ್ರತೀಪ.. ಬಿರುದರ್‌ ಸದ್ಭರ್ಮಸತ್ಕಾನ್ವಿತರ್‌ 
(ನೈ ಸೂಮಿ- ೬-೨೦೪)- [ಜೊಮ್ಮ 4 ಆ ಅಗ್ರಹಾರ] 

ಬೊಮ್ಮಿ (ನಾ). ಒಂದು ಬಗೆಯ ವನಸ್ಸತಿ ; ಬ್ರಾ ತ್ರಹ್ಮಿ : ಸುರವಾರುಣಿ 
ಲೊಕ್ಕಿ ಬೊಮ್ಮಿ ಬೇವಿಂಗು ವಿಳಂಗ . , , ತಕ್ರು ಲವಪಣಂಗಳುಮಂ 
ತುಟ್‌ದೊಂದುಮಾಡಿ ಸುಸ್ತೆಂಗಜ್‌ದಿಕ್ಕೆ ಪೊರ್ದವುವಣಂ ರುಚಿಗಳ 
(6ಕೋಶ. ೪-330); ಬೊಮ್ಮಿಯ ಸೊಪ್ಪನೊಪ್ಪದಿಂ ಗಜಬಜೆಯಿಲ್ಲ 
ದಂಶಕೆದು ತದ್ರಸದಿಂದುಜಿ ಮಾಡಿ ನಸ್ಕಮಂ ವೃಜಿನಹರಂ ವಿಷಘ್ನಂ 
(£ಕುದ- ೬-೦9). [ಆ ಸಂ. ಬ್ರಾಹ್ಮೀ] 

ಬೊಮ್ಮೆ 'ಬೋಬೆ' ನೋ. 

ಬೊಮ್ಮೇತಿ `ಬೊಮ್ಮಹತಿ' ನೋ. 

ಬೊಮ್ಮೇತಿಗಾಅ, ಬ್ರಹ್ಮ ಶಿಕಾಅ, 


ಬ್ರಹ್ಮೇತಿಕಾಜಿ (ನಾ). ೧.ಬ್ರಾಹ್ಮಣ 


ವಧೆಯನ್ನು ಮಾಡಿದವನು ಬ್ರಹ್ಮಹತ್ಯೆಯ ದೋಷವನ್ನು 
ಹೊಂದಿದವನು : ಈತಂ ಮೊರ್ವನೆಂ ಪಾರ್ವನಂ ಕೊಂದ 
ಬೊಮ್ಮೇತಿಗಾಆಂ  ಈಗಳಿದೆ ಎರೆಯಾದಂ ( ರಾಮಾಕ್ಕ. ೦0೦೬-೨೩ ). 


ಬ್ರಹ್ಮತಿಕಾಣಿ : ೧. ಇದನಾವನಟ್‌ದನಟೀ್‌ದವು ಕೆಜಿಿಯುವಾರವೆಯುಂ 
ವಂರಣಾಸಿಯುಂ ಕವಿಲೆಯನಟ್‌ದ ಬ್ರಹ್ಮತಿಕಾಆಂ (ಎಕ. 1%, ಎಳಂದೂ. 
೪೦-೩: ೨4). ಬ್ರಹ್ಮೇತಿಕಾಲ: ೨. (ಆಲಂ) ಬ್ರಹ್ಮಹತ್ಯೆಯ ದೋಷವು 
ಬರುವಂತೆ ಮಾಡುವವನು :. ಈ ವೃದ್ಧೆ ಬ್ರಾಹ್ಮಣನನೀ ಮಪ್ತಿನ 
ಮರುಳನನೀ ಗೌತಮನ ಗೋವನೀ ಬ್ರಹ್ಮೇತಿಕಾಜನನಾರ್‌ ಪೊಗಿಸಿದರಾರ್‌ 
ತಂದರ (ತರೆ. 4-೩೨). 

[ಬೊಮ್ಮೇತಿ (ಎಬೊಮ್ಮಡತಿ) 4 ಕಾಜ] 


೬೬೬೧ 


ಬೊಹರಿ 


ಬೊಮ್ಮೋಪದೇಶ (ನಾ). ೧. ಬ್ರಹ್ಮವಿದೈೆಯನ್ನು ಹೇಳಿಕೊಡುವುದು; 
ವೇದಾಂತರಹಸೃದ ಉಪದೇಶವನ್ನು ಮಾಡುವುದು : ಇದಪರವ 
ಕೆಡಿಸಿದನು. ಸುತರಿಗೆ ವಿಹಿತಕರ್ಮವ ಮಾಡಲೀಸದೆ. ಕುಹೇಮುನಿ 
ಬೊಮ್ಮೋಪದೇಶವ ಮಾಡಿದಡದಹುದೇ (ಜಾಗ, aa) 2 
ಉಪನಯನ ; ಬ್ರಹ್ಮೋಪದೇಶ. [ಆ ಸಂ. ಬ್ರಹ್ಮೋಪದೇಶ] 

ಬೊರಗೆ (ನಂ). ಬಿಲ; ಹೋರು ; ಕರಡಿ ಕಳವಳಿಸೆ ಗೋಮಾಯು 
ಗೊಂದಿಯೊಳಣಗೆ ಬೊರಗೆಯ ಮೊಲಂಬೊಗುತ್ತಿರಲು . . . ಲುಬ್ಧಕ 
ಸಮೂಹ ಬೆದಕಿದುದು ಸೀರಾರಣ್ಯವ (ಕಾಂತಾ. 0೩-೩೨). [ಇಷೋರ್ಕ್‌] 

ಬೊರ್ಮ `ಬೊಮ್ಮ' ನೋ, 


19] --ಬೊಲ್‌ ` --ವೋಲ್‌' ನೋ. 


20 


೪, (ನಾ). ಮುಖವು ಬೆಳ್ಳಗಿರುವ ಒಂದು ಬಗೆಯ ಕುದುರೆ; 
“ಮುಖಂ ಬೆಳ್ಬುದೋಜಾರೆ ಬೊಲ್ಲನಕ್ಕು” (ಮುಂಗರಾ- 63-08) ; ಚೆನ್ನ 
ಚೇರಮರ ಬಂಟ ನಾನಯ್ಯ ವನ್ನ ಚಾಗು ಬೊಲ್ಲನ ಕಾವ ಗೋವನೆಂಬರು 
(24ರ. ೩೬೬); ತನ್ನಿ ಬೊಲ್ಲನ ಕೂಡೆ ಮಂಗಳನ: . ವಾಹಕರಿರಾ 
ನೀವು (೨ಸಫು- ೩೯-೪೦): ಥಳಥಳಿಸಿ ಪೊರೆದು ಮುಖದೊಳಿ' ತೊಳಗುವ 
ಬೆಳ್ಸೆಸೆಯೆ ಬೊನ್ಲಂ[ಜಾಕಾಂ. ಬೋಟಂ) (95. ೨-೧೨). 

[ದೇ 
ಬೊಲ್ಲ. ಬೊಲ್ಲು (ಅ). ಮೆ: 


ಸಿಗೆಯನ್ನು ಸೂಚಿಸುವ ಒಂದು ಭಾವ 
ಸೂಚಕಾವ್ಯಯ : ಸಭೆಯೊಳುಣ್ಮಿ ಫೊನ್ಮಿತ್ತು ಜಾಂಗು ಬೊಲ್ಲ ಶುಭ 
ಬೊಬ್ಲ ಮಾಂಗಳಿಕ ಬೊಲ್ಲಮೆಂಬೀ ರವಂ (೩12, 00-೬0; ನೆರೆದ ಜನ 
ವೆಲ್ಲುಘೇ ಜಾಂಗು ಬೊಲ್ಲೆನುತಿರಲು (ತಕ. ೫-೬). ಬೊಲು; 
ಸೊಲ್ಲಿಸಿದರು ಜಾಗು ಬೊಲ್ಲು ಶಬ್ದಿವ ಕೆಂಬಲ್ಲ ತಳಿಗೆಗಾರ್ತಿಯರು 
[CON 

ಬೊಲ್ಲವಣೆ (ನಾ). [ಸಂಗೀತ] ಯಾವುದಾದರೂ ಚರ್ಮವಾದ್ಯಗಳಲ್ಲಿ 
ನುಡಿಸುವ ಪಾಟವಿನ್ಯಾಸ; p " ಬೊಲ್ಲುವಣಿ' ಎಂದರೆ ಒಂದು 
ಪಾಟವಿನ್ಯಾಸವನ್ನು ಏರ್ಪಡಿಸಿ ಅದರ ಮೊದಲು, ಮಧ್ಯ ಮತ್ತು 
ಕೊನೆಗಳಲ್ಲಿ ಹುಡುಕ್ಕಾ, ಪಟಹ, ಮೃದಂಗ, ಢಕ್ಕಾ. ಕರಟಾ 
ಇತ್ಯಾದಿ ವಾದ್ಯಗಳಿಗೆ ಪ್ರಧಾನವಾದ ಪಾಟಾಕ್ಷರವನ್ನು ಬಹುವಾಗಿ 
ಪ್ರಯೋಗಿಸುವುದು ; ಇಂತಹ ಖಂಡವನ್ನು ಎರಡು ಸಲ ನುಡಿಸು 
ವುದು ಎಂದು ಸಂಗೀತವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ : 
ಬಹುರೇಖೆಯ ಚಾರಣೆಯ ಧಿಕ್ಕವಣೆಯ ಸೇವಣೆ. ಬೊಲ್ಬವಣೆಯ ಬೆಡಂಗು 
ಬಿತ್ತರಿಕೆಯಂ ಬೀಜ್‌ ಬಾಜಿಸುತ್ತಿರೆಯುಂ (50a ೭-೯೩ ನ). 

[ 7. / ತೆಲು. ಬೊಲ್ಲಾವಣೆ- ಒಂದು ಬಗೆಯ ನಾಟ್ಯಬಂಧ] 

ಬೊಲ್ಲಿ (ನಾ). ಕಥೆ ; ಹೇಳಿಕೆ; ಉಕ್ತಿ : ಭಾರತಕಥೆಯ ಟೀಕು ಸಹಾ 
ವ್ಯಾಖ್ಯಾನಿಸಿದೆ ಜಕಣನಾಯಕನ ಬೊಲ್ಲಿ (ಮಹಗ.1, ೨೨೦); ಇವನ 
ಗ್ರಂಥ : ಪಂಚಪರಮೇಷ್ಠಿಗಳ ಬೆಲ್ಲಿ (ಕಂತ, 1,449); ಪಂಚಪರಮೇಪ್ಪಿಗಳ 
'ಬೊಲ್ಲಿಯನ್ನು ಬರೆದು . , . ಗತಿಸಿದ ಬಾಳಚುದ್ರಪಂಡಿತನು. ಮಾಘ 
ಣಂದಿಯ ಶಿಷ್ಕರ ಶಿಷ್ಯೆ (9೬4. 0೩೦). [ಪ್ರಾ ಬೋನ್ಲಿಅ] 

ಬೊಲ್ಲು `ಬೊಲ್ಲ' ನೋ. 


ಇ|ಬೊಲ್ಲೆ (ನಾ). ಅಸತ್ಯ ; ಸುಳ್ಳು : ಬಲ್ಲಿದ ಮಚಾಳಿ ನಾರದಮನಿ ನಿನ್ನ 


ಬೊಲ್ಲೆಯ ಮಾತದುತಿರಲಿ ಎಲ್ಲಿಂದ ಬಂದೆ ಸುದ್ದಿಯ ಪೇಳ್ವುದು (ರೋಶತ- 
೩೬-೦೪). [+ ತೆಲು. ಬೊಲ್ಲು] 

ಬೊಲ್ವ (ನಾ). ಒಬ್ಬಾತನ ಹೆಸರು: ಕೋಗಬ್‌ಯ ಒಕ್ಕಲ್‌ ಶ್ರೀ 
ಎರ್ಮ್ಮೊಯರ ಮಗ ಬೊಲ್ವ ಗಂಗಗಾಮುಣ್ಣನಿಟದು ಬಿಟ್ನಿನ್‌ (ಎ೪. x, 
ಪರಣ: ೧೬:೫; ತು. 800). [?] 


ಬೊಹರಿ “ಬಮ ನೋ. 


ಬೊಳ್ಳುವುರ 


ಬೊಳ್ಳುಮರ (ನಾ). ಟೊಳ್ಳಾದ ಮರ ; ಪೊಳ್ಳುಮರ ; ನೋಡಲು 
ಇಷ್ಟು ದೊಡ್ಡದಾಗಿ ಕಂಡರೂ ಒಳಗೇನಿದೆ? ಬೊಳ್ಳುಮರವಿದ್ದೆ ಹಾಗೆ! 
(am. ev). [?, / ತುಳು. ಬೊಳ್ತುದಮರ] 

ಬೊಳ್ಳಿಡು "ಬಳ್ಳಿಡು' ನೋ. 

ಜೊಳ್ಳು " ಬಗುಳ್ಳು' ನೋ. 

ಬೊಳ್ಳುಗರೆ 'ಬಳ್ಳುಗರೆ' ನೋ. 

ಬೊಳ್ಳಿ (ನು). ಹುರುಳಿಲ್ಲದಿರುವಿಕೆ; ತಿರುಳಿಲ್ಲದಿರುವಿಕೆ: ಹೊಳ್ಳುತನ: 
'ಒಳಬೊಳ್ಳೆ' ಪರಾ. [<ಪೊಳ್ಳು] 

ಬೋ (ಅ), (ಸಾಮಾನ್ಯವಾಗಿ ಗೌರವಾರ್ಹರಾದವರನ್ನು ಸಂಬೋಧಿಸು 
ವಾಗ ಪ್ರಯೋಗಿಸುವ) ಒಂದು ಅವ್ಯಯ: ನಿಮಿಷದ ನಿಮಿಷಂ ಬೋ 
ಕ್ಷಣದೊಳಗರ್ಧಂ ಬೋ... ನೀ ಮಾಡಿದ ಮಾಯಂ ಬೋ 
'ಅಭ್ರಚ್ಛಾಯೆ?ಂ ಬೋ (0ಸ5- ೧೬೮). [ಆ ಭೋ] 

ಬೋಂಡ (ನಾ). ಕಲಸಿದ ಕಡಲೆಹಿಟ್ಟಿನಲ್ಲಿ ಪಲ್ಕವನ್ನು ಉಂಡೆಮಾಡಿ 
ಅದ್ದಿ. ಎಣ್ಣೆಯಲ್ಲಿ ಕರಿದು ಮಾಡುವ ಒಂದು ಬಗೆಯ ತಿಂಡಿ; 
ಕಡಲೆಬೇಳೆಯ ' ಹಿಟ್ಟನ್ನು ಬಜೆ ಮತ್ತು ಬೋಂಡಕ್ಕಿ ಅದ್ದಿಟ್ಟಾಗಿಯೂ 
ತಿಂಡಿಗಳನ್ನು ತಯಾರಿಸುವುದಕ್ಕೂ ಉಪಯೋಗಿಸುತ್ತಾರೆ (ಅರಸಿ. 
೭೬); ನನಗೆ ಎರಡು ಬೋಂಡ, ಅವನಿಗೆ ಎರಡು ಬೋಂಡ ತಂದಿರಿಸಿದ 
ಹುಡುಗ (ಉಂ. ೩೬)- [?. / ಮರಾ. ಬೋಂಡ] 

ಬೋಕಾಣಗಿತ್ತಿ (ನಾ). (ಉಕ) ಮನಸ್ಸಿನ ವಿಚಾರವನ್ನು ಹೊರಗೆ 
ತೋರ್ಪಡಿಸದವಳು; ಗುಮ್ಮನ ಗುಸಕಿ : ಏ ಬೋಕಾಣಗಿತ್ತಿ, ಸುರುವು 
ಆತೇನು? (ಸಮ. ೬೪); ಈ ಬೋಕಾಣಗಿತ್ತಿಯನ್ನು ಹೊರಗೆ ಹಾಕದಿದ್ದರೆ 
ಈ ಹುರೆಯಿಂದಲೇ ತಲೆ ಜಜ್ಜಿ ಕೊಳ್ಳುತ್ತೇನೆ (ತಂದ್ರತ9. 34)- 

[5ಬೋಕಾಣಿ-- -ಗಿತ್ತಿ] 

ಬೋಕಾಣಿ (ನಾ). - ಬೋಕಾಣಗಿತ್ತಿ : ಏ ಬೋಕಾಣಿ ಮಂಂಜಾನೆ 
ಹೊತ್ತು ಎಲ್ಲಿ ಹೋಗಿದ್ದಿ ? (ಐಾಂತಾಡು- 30) ; ನನ್ನ ರಿಯ ವಾಯಿಲ 
ಪತ್ತಲವನ್ನು ಆ ಬೋಕಾಣಿಯೇಕೆ ಉಟ್ಟುಕೊಂಡು ಮೆರೆದಾಡುವಳು? 
(ಹತ್ತರೆ: ೩೪). £8] 

ಜೋಕಿ(ನಾ). ೧. ಒಡೆದ ಮಡಕೆಯ ಚೂರು : ಪ್ರೀತಿಯಿಂದ ಆದರಣೆ 
ಮಾಡದೆ ಒಡೆದ ಮಡಕೆಯ ಬೋಕಿಯಲ್ಲಿ ನಿತ್ಯವೂ ಗಂಜಿ ಹೊಯ್ಯುತ್ತಾ 
ಇದ್ದನು (ಕ4ಾರಂ. 1%, ೪) ; ಆ ಪದಾರ್ಥಗಳನ್ನು ತುಂಬುವುದಕ್ಕೆ ಹಳೆ 
ಮುಡಿಕೆಯಾಗಲಿ: ವಡಕುಬೋಕಿಯಾಗಲಿ ಉಪಯೋಗಿಸರೂಡಡು (ಗ್ರಾನೂಕ. 
೫); ೨. (ಆಲಂ) ಭಿಕ್ಷಾಪಾತ್ರೆ: ನೂಕೋನ ಮನೆ ಊಟಕ್ಕಿಂತ 
ಬೋಕಿಯ ಊಟ ಲೇಸು (ಗಲ). 'ಬಕ್ಕರೆ' ಪರಾ. 

[ದೇ.॥ ತೆಲು. ಬೋ] 

ಬೋಗ (ನಾ). ಭವ ; ಭೋಗ : ಭಕಾರಕ್ಕೆ ಬಕಾರಂ . . . 

ಭೋಗ-ಬೋಗ (ಕುರ, ೨೫೩ ಶ್ರಜೋ).. " ಮೆಯ್ವೋಗ' ಪರಾ. 
[5 ಸಂ. ಭೋಗ] 

ಬೋಗಣಿ “ಬೋಗುಣಿ” ನೋ. 

ಬೋಗನ್‌ಎಲ್ಲ, ಬೋಗೇನವೆಲಿಯ (ನಾ). ಒಂದು ಬಗೆಯ (ಅಲಂಕಾರ) 
ಸಸ್ಯ ಮತ್ತು ಅದರ ಹೂವು : ಬೋಗನ್‌ವಲ್ಲ, ಕೆಂಪುಗೊಂಡೆ (ಕ್ಕ. 
94-೨90). ಬೋಗೇನವೆಲಿಯ : ತೊಳಗುತಿವೆ ತೋಟದಲ್ಲಿ ತೆರತೆರ 
ಗುಲಾಬಿ ಹೂ, ಡ್ಕಾಲಿಯಾ, ಬೋಗೇನವೆಲಿಯ (ಸೋತ. ೬-೩೬). 

[4-ಇ೦. ೫0085191119] 

ಬೋಗರ (ಗು). (ಆಲಂ) ನಿಜವಾದ ; ದಿಟವಾದ : ನೀನು ಬರೇ ಮಾತಿ 
ನಲ್ಲೇ ಮುಗಿಸಿದೆ. ಅಷ್ಟು ಬೋಗರ ದುಃಖವಿದ್ದವಳು ಬಟ್ಟಲು ಹಿಡಿ, 
ನೋಡೋಣ (೫: 6£)- [+ ತುಳು. ಬೋಗರೆಎಸುಳ್ಳು] 


ಸು: 


೬೬೬೨ 


25 


30. 


48 


ಬೋಗುಣಿ 


ಬೋಗುಯ್ವ್ಚ ? (ನಾ). (?) : ಶ್ರೀಗಾಶ್ರಯವೆನೆ : ತೇಜಕ್ಕಾಗರವೆನೆ 
ನೆಗಬ್ಬ ಗಂಗವಜ್ರನ ಲೆಂಬ್ಯೋಗಾಯ್ದನೆಂಬರವರೊಳ್ಳೋಗೆಯ ಮಾರ್ಪ 
ಡೆಗೊಜಿಂನಣ್ನನ ಬಂಟ (ಎ೪ 11-, 045-3, 940): [7] 

ಬೋಗಾರ, 'ಬೋಗಾಟಿ' ನೋ, 

ಬೋಗಾರ್ಯ (ನಾ). ಒಂದು ಬಗೆಯ ವನಸ್ಪತಿ : ಬೋಗಾರ ಜಾಯಿಫಲ 
ಸೈಂಧವ , . . ಇವನ್ನು ಸಮಾನಂಗೊಂಡು ಚೂರ್ಣಮಂ ಮಾಡಿ ... 
ಮೆಲ್ಲ: 'ರ್ಧನವನ್ಕು (ನ್ಮ ಎ. ೬6). (21 

'ಬೋಗಾರ್ಕ (ನಾ). ಒಂದು ಬಗೆಯ ಪಕ್ಷಿ: ಅರಸಿ ನೋಡೀಚಿಯಲಿ ಹುದು 
ಗದ ಹರಡೆ ಹಂಗ ಮಯೂರ ಟಿಟ್ಟಿಭ ಗೊರವ ಗೀಜಗ ಲಾವುಗೆ ಬುಟಲೆ 
ಬೋಗಾರ , . . ಇತ್ತಲಿವೆಯೆಂದ am: ೩-೦-೩೨)... [ 1] 

ಬೋಗಾಜಿ, ಬೋಗಾರ, (ನಾ). ಲೋಹದ ಕೆಲಸ ಮಾಡುವವನು; 
ಲೋಹಕಾರ; ಕಂಚುಗಾರ : “ಮ್ಕೋಕಾರ, ಲೋಹಕಾರಃ - ಈ ೨ 
ಬೋಗಾಆಂ” (ಕಾಯು, ೪%) ; ಬೋಗಾಜಿ ದೇವಿಸೆಟ್ಟಿಗ ೧ 
ಬೋಗಾಜ ಬಾಣುಸೆಟ್ಟಿ ಗ ೧ (ಎಕ. ಸಳ; ಶೇರು. 4೪೩-೮೧ ; 1363) ; 
_ ಹುಸಿದು ಮಾಡುವನ ಶಿವಪೂಜೆ ಬೋಗಾಅ ಹಸರವಿಟ್ಟಂತೆ (ರಕ. ೦೬೦) 
ಬೋಗಾರ್ಯ: ಕಂಚ್ದುಗಾರು ಬೋಗಾರ್ರ್ರ ಸಹ ಗುಡಾರ ೧ಕ್ಕೆ ವರ್ರುಷ 
೧ ಕೆಲ್‌ ೧ ಹಣಸ್ರಕಾರ ನಡಶಿಕೊಡಲುಳ್ಳವರು (ಎಕ. ೫11, ಮುತ್ನಗಿ 
೩೦-೪೯; 1656); ತಾಮ್ರ ಹಿತ್ತಾಳೆಗಳ ಶಾತ್ರೆಗಳನ್ನು ಮಾರುವ ಜೈನರಿಗೆ 
ಕಾಸಾರರೆಂತಲೂ: ಜೋಗಾರರೆಂತಲೂ; ತಾಂಬಟಗಾರರೆಂತಲೂ ಅನ್ನುವರು 
(ಕಥಾಗೆ. 088); ಗಂದಿಗರು. ಬೋಗಾರರು , , , ಮೊದಲಾದ ಜಾತಿಯ 
ವರೂ ಅಲ್ಲಿ ವಾಸಿಸುತ್ತಿದ್ದರು (ಕರ್ಜಾ೫. ೧೫೭)- 

[ಆ ಸಂ. ವ್ಯೋಕಾರ./ತುಳು. ಬೋಗರೆ] 

ಬೋಗಾಅದೆಲಾಗೆ (ನಾ). ಲೋಹಕಾರರ ಮೇಲೆ ವಿಧಿಸುತ್ತಿದ್ದ ತೆಂಗೆ : 
ಬೆಟ್ಟದ ಕಾವಲು ಬೋಗಾಜದೆಟ್‌ಗೆ ಗಣಾಚಾರಿದೆರಿಗೆ ಕೋಜುಗಳ ತೆಗೆ 
(ಎಕ. 111 (1) ಗುಂಡ್ಮುತೇ- 0೩೬-೦೩೭; 1519): [ಬೋಗಾಟಿ _.- ತೆಜೀಗೆ] 

ಬೋಗಾಜದೆಜಿಕಿ (ನಾ). - ಬೋಗಾಣಿದೇಳಿಗೆ : ಬೆಟ್ಟದ ಕಾವಲು 
ಬೋಗಾಜದೆಅ ಗಣಾಕಾರತೆಅಕಿಗೆ , , . ಸಲಿಯೂರವೆತ್ತನೆ ಮುಂತಾದ 
ಸರ್ವ್ವತೇಜಿಗೆ ಕಾಲುವಳಿಯ ಗ್ರಾಮಗಳು (ಎ೪. 111 (೫). ಗುಂತ್ಮುತೇ- 

[ಬೋಗಾಅ *- ತೆಜ್ಕಿ] 

ಬೋಗಾಆತಕೆ (ನಾ). ಎ ಬೋಗಾಲದೆಟೌಗೆ: ಬೋಗಾಟ್‌ಕಿ ಮಾದಕ 
ಮುಂತಾದ ಏನುಳ್ಳೆ ಸಖಲಸ್ವಾಮ್ಯವನು ಅಗುವುಡಿ ನಂಜುಡೇಸ್ವರೆ 
ದೇವರ ಬಂಡಾರಕ್ಕೆ ಸಲಿಸುವಂತೆ ಸರ್ವದಾನ್ಯದ ಧರ್ಮುಸಾದನ 
(ಎ4. 111 (2); ಗುಂಡು ಶೇ- ೩೯-೬; 1507). [ಬೋಗುಣಿ + ಕೆ] 

ಬೋಗಿ (ನಾ): ಸುಖವನ್ನು ಅನಂಭವಿಸುವವನು ; ಸುಖಿ; 
ಭಕಾರಕ್ಕೆ ಬಕಾರಂ . ಭೋಗಿ-ಬೋಗಿ (ಕನುದ, ೨೩೫ ತ್ರಯೋ); 
ವೀಳೆಯ ಪುಷ್ಪ ಮುಂತಾದ ಪರಿಮಳಕೆ ಬೋಗಿಯಾಗಿರುವನು (ಕಕ್ನತೂ, 
೩-೨). [-5ಸಂ. ಭೋಗಿನ್‌] 

ಬೋಗಿ, (ನಾ)- ರೈಲುಗಾಡಿಯ ಬಿಡಿಗುಡಿ,-- ಡಬ್ಬಿ : ನೆಕ್ಸುದೋವನಿ 
ಗಾಗಲಿ ಇತರರಿಗಾಗಲಿ ಬೋಗಿಗಳ ಬಳಿ ಹೋಗಲು ಅಪ್ಪಣೆ ದೊರೆತಿರಲಿಲ್ಲ 
(ಪುತರು. 9%೬).. +o. ೫0211 

ಬೋಗುಡಿಚೆ (ನಾ). ಒಂದು ಬಗೆಯ ಔಷಧೀ ಸಸ್ಯ : ಮೈಲತುತ್ತವಂ 
ಬೋಗುಡಿಚೆಸೊಪ್ಪಿನ ರಸದಲ್ಲಿ ತೇದು ಹೊರಮೊಳೆಗೆ ತೊಡೆಯೆ ಮೊಳೆ 
ಮಾಣುವುದು (ಸಕವೈೆ- ೨೯೩), [?] 

ಬೋಗುಣಿ, ಬೋಗಣಿ, ಬೋಗುನಿ, ಬೋಗೋಣಿ (ನಾ). ತಳಭಾಗವು 
ಗುಂಡುಗಿದ್ದು, ಅಗಲವಾದ ಬಾಯುಳ್ಳ ಲೋಹದ ಪಾತ್ರೆ: 
ಏಳೆನ್ನ ಮನದನ್ನೆ"! ನೋಡು, ಪೊಳ್ತರೆ ಬಂದು ನಿಶಿಯ ಬೋಗುಣಿಯೊಳಕೆ 


049-0೬ ; 313). 


ಬೋಗುನಿ 


ಹೊಂಬುಗುರಿಯೆಸೆದು ತಾರೆಯರಳುಗಳನಲ್ಲಿಂದೆ ಚೆಲ್ಲಾಡಿಹನು (ಉಕುರೆ-೦); 
ಓಲೆಯ ಬಳಿ ಒಂದು ಬೋಗುಣಿಯಲ್ಲಿ ಕಳೆದ ರಾತ್ರಿ ಉಳಿದಿದ್ದ ಅನ್ನವನ್ನು 
ನನಯಿಗಳಿಗಾಗುತ್ತದೆ ಎಂದು ಸುಬ್ಬಮ್ಮ ಇಟ್ಟಿದ್ದಳು (ಕರೂರು. ೩೬), 
ಬೋಗಣಿ ; ಒಂದು ಬೋಗಣೆಗೆ ನೀರು ಸುರಿದು ಅವನ್ನೆಲ್ಲ ಸುರುವಿದೆ 
(ಕಕ್ಕ, ೬೭) ; ಅವಲಕ್ಕಿಯನ್ನು ತೊಳೆದು ನೆನೆಯಿಸಿ ಅರ್ಧ ಬೋಗಣಿ 
ರೊಸರಿನೊಂದಿಗೆ ಚೆನ್ನಾಗಿ ಬೆರೆಯಿಸಿ , . . ಉಪಹಾರಕ್ಕೆ ಕುಳಿತಿದ್ದರು 
(4೨೩೪). ಬೋಗುನಿ ; ಈ ಸೇವಕರು ಚಿನ್ನದ ಪಾತ್ರೆಗಳನ್ನು ಅಂದರೆ 
ದೊಡ್ಡ ದೊಡ್ಡ ಬೋಗುನಿಗಳನ್ನು , , , ಹೊತ್ತು. ಬರುತ್ತಿದ್ದರು 
(ಕ್ರ. 1: ೩), ಬೋಗೋಣಿ; ಬೋಗೋಣಿಯಲ್ಲಿ ಸವರು 
ಕನೆಯಲಿಕ್ಕೆ ಇಟ್ಟು ನೀರು ಹೊಯ್ದಾಡುವಾಗ ಈ ತೊಪ್ಪಲವನ್ನು ಹಾಕಿ 
ಆದರ ಎಸರನ್ನು ಬಸಿದುಕೊಂಡು ಬಿಳೀಸಕ್ಕರೆಯನ್ನು ಹಾಲನ್ನು ಹಾಕಿ 
ತೆಗೆದುಕೊಳ್ಳುತ್ತಾರೆ (ಕ,ಜಕ್ರ, ೨೦೦) ; ಬೋಗೋಣಿಯೋಳಗಿನ ನೀರು 
ಹೊರಸೂಸಿ ಪರಾತದೊಳಿಗೆ ಬೀಳುತ್ತದೆ (ಮುಂಡು. ). 
(-ದುಕಾ. ಬೋಗಣೀ, ಬೋಗಾಣೀ, ಬೋಫಣೇ, ಬೋಧಾಣೀ. 

[ಮಿ ವೋಕಣಿ, ಪೋಕಿಣಿ; ತುಳು, ಬೋಗಾಣಿ] 

ಟೋಗುನಿ 'ಬೋಗುಣಿ' ನೋ. 

ಟೋಗೇನನೆಲಿಯ `ಬೋಗನ್‌ವಿಲ್ಲ' ನೋ. 

ಟೋಗೋಣಿ 'ಬೋಗುಣಿ' ನೋ. 

ಟೋಟೆ (ನಾ). (ಮಕ್ಕಳ ಮಾತಿನಲ್ಲಿ) ಮೊಲೆ; ಸ್ತನ: 
ತಬ್ಬುತಲೆನ್ನ ವುಬ್ಬಿಯಿರುತಿರ್ಪ್ತ ಬೋಚಿಯನ್ನು ಕು 
(884. ೦೬). "ಪುಚ್ಕೆ' ಪರು. 

ಟೋಟಗ (ನಾ), ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಗೊಗ್ಗಿಯ ಮನೆಮಗತಿ 
ಟೋಚಿಗಧರ್ಮ್ಮಸೆಟ್ಟಿು. ಉತ್ತವಗಳ್ಳೆಂಕ್ರ ?ಮೊಳೆ ನಿಲೆ ಎದೆವರಿ ಊರ 
ಮಲೆವ [ಲಿ] ಸತ್ತಂ (ಮೈಆರಿ- ೧೯೩೬, ೪೦-೨ ; 

[?) 

ಟೋಜ (ನು), ಒಂದು ಬಗೆಯ ಹೆಂಡ: ಇವರು ಜೋಳದೊಳಗೆ 
ಅಮೃತಬಳ್ಳಿ, ಭಂಗಿ ಕುಂಚಲಿ, ಅಂದರೆ ವಿಷಮುಷ್ಟಿಯ ಬಿ:ಜ, 
ಇವುಗಳನ್ನು ಬಾಕಿ ಕುದಿಸಿ ಬೋಜವೆಂಬ ಸರಾಯಿಯನ್ನು ಮಾಡಿ , , . 
ದಣರುವರು (೪೫1. ೨೫೩). "ಅ ಕೈಬೋಜ' ಪರಾ. 


ಇಚಿ 
ಯಪ್ಪ 


ಸು. 9೦೨). 


ಖಾರ. ಬೋಜಾಪ್‌ ಹಿಂ. ಬೋಜ; ಮರಾ, ಬೋಜಾ, |; 


ಟೋರಾ] 
ಟೋಜಗಾರೆ (ನು). ಬೋಜವೆಂಬ ಹೆಂಡವನ್ನು ತಯಾರಿಸುವವನು : 
ಬೊ:ಜಗಾರರು ಇವರು ಹಲವು ಹಿಂದೂಚಾತಿಗಳ ಪಂಶದವರೆಂದು 
ತೋರುತ್ತದೆ. (ಕಖಗೆ. ೨೫). [ಬೋಜ ೬ - ಕುರ್ಕ (<-ಕಾಜ)] 
ಬೋಜ 'ಬೋಜಿ' ನೋ. 
ಟೋಜುಕಾರ (ನಾ). ಮದುಮಗನ ಜೊತೆಯಲ್ಲಿರುವ ಚೆಲುವ. 
ಸುಂದರ : ಬೋಜಂಕಾರನಾದ ಕರ: ಸ್ಯ ಚೆಂಗುವುಣಿಯ ಕೈಹಿಡಿದು 
ಶಯ್ಯಾಗೈಹದ ಬಾಗಿಲಿಗೆ ಕರೆದುಕೊಂಡು ಬಂದ (ಊಂ. ೨೩೨). 
[*-ಕೊಡ, ಬೋಜಕಾರ] 
ಬೋಜುಗಿರ್ತಿ (ನಂ). ಮದುಮಗಳ ಜೊತೆಯ 
ಸುಂದರಿ: ಜಣಷಳೋ 
ಕಣ್ಣೋಟದ ಗಾಳಕ್ಕೆ ಚಂಗ: (ತೇಜಾ. 004): 
ನಿರಿನ ಗನ್ನೆ ಬೋಜ ರವನ್ನು ಎಂದೆಂದಿಗೂ 
ಮರೆಯಲಿರೆ (882. ೫, 0೦). (ಕೊಡ. ಬೋಜಕಾರ್ಶಿ] 
ಟೋಟೆ. ಬೋಜಾ (ನಾ). ಭಾರ; ಹೊರೆ: ಸಕರಿನ ಕಠಾರಿ 
ಬೋಜಿಯು ಸುಪ್ಮೂಸುಮ್ಮನೆ ಆಸಾದಿ:ಗಳ ಮೇಲೆ 


ನಗಾರಿ ಹೆಣ್ಣನ್ನು ಎಲ್ಲಿ ಕಂಡೆನೆ 


ಯೆ 


ಳುತ್ತದೆ (ಮಂಟವ್ಯಾ, 


೬೬೬೩ 


10 


26 


46 


48 


ಬೋಡಿ 


ಇಂ); ಈಗ ನನ್ನ ಮೇಲೆ ಒಂದು ಬೊ:ಜೆ ಬಂದಿದ್ದು ಆ ಬೋಜಿಯನ್ನು ನೀವೇ 
ಸ್ವಂತ ಖುಷಿಯಿಂದ ಹೊತ್ತಿದ್ದೀರಿ (ಗಯ: 300). ಟೋಜಾ: 
ನಿಮ್ಮ ಮ್ಯಾಲ ಪ್ರಪಂಚದ ಬೋಜಾ ಭಾಳ ಅದ' (16:3, 0%); ನಾಳೆ 
ಮನೀ ಬೋಜಾ ಅವರ -ಮ್ಯಾಲೇ ಅಲ್ಲ (೧೫8. ಇ). 
ಹಿಂ, ಬೋರಭೀ; ಮೇರಾ, ಬೋಜ, ಬೋರಾ] 

ಬೋಟಿ “ಬೋಟ್ಕು' ನೋ. 

ಬೋಟು (ನಾ). ಒಂದು ಬಗೆಯ ಆದಾಯ; ಸ್ತಳದ ಪೂರ್ನಡೆ 
ಮಾನ್ಯ ಆಯ ಸ್ವಾಮ್ಯ ಬಾಟು ಬೋಟು ಸಹ ತೊಗರಿಗಟ್ಟಕೆ`ಸಲುವ 
ಉಪಗ್ರಾಮ (೪. x0, ಶುದ್ಮಗಿ. 4-೬; 1694 9). 

ಬೋಟ್ಕೂ (ನಾ). ಹುಣಿಸೆಹಣ್ಣಿನ ಸಿಪ್ಪೆ.-ಗೋಟಂ.-ಗೊಳಲೆ (2): 
ಸ್ವಾತಿನೀರಿಂ ಮುತ್ತು ಜನಿಸಿ ಶೋಭಿಪುದೈಸೆ ಬೋಟ ತೋಯದಿ ಮೌಕ್ತಿಕ 
ಫಲಗಳಹುದೆ (ತನ್ನ, 30). 'ಬೊಟ್ಟು' ಷರಾ. [2] 

ಬೋಟು, ಬೋಟಿ: (ನಾ). ನಾವಿ: ಹರಿಗೋಲು; ಬಂದರಗಳಲ್ಲಿ 
ಅಲೆದಾಡುವ ಸಣ್ಣ ಪುಟ್ಟ ಮಾಲುಬೋಟಂಗಳು, ಇವುಗಳ ಹೊರತು ಆ 
ಸಮುದ್ರದಲ್ಲಿ ಬೇರೆ ಯಾವ ಸುಳಿದಾಟವೂ ಕಾಣುತ್ತಿರಲಿಲ್ಲ (06೫: ೪). 
ಬೋಟೆ; ಕತ್ತಲಲ್ಲಿ ಬೊ/ಟಿಯ ದೀಪಗಳು ಮಾತ್ರ ಕಾಣಿಸುತ್ತವೆ 
(ಶುಕಮು-- 3೦೦3; ಕುಮಟೆಯ ಕಡೆಗೆ ಹೋಗುವ *ಬೋಟಿ' 
ಸಿದ್ಧವಾಗಿ ನಿಂತಿತ್ತು (ಮೂರುಂ9. ೩), (-ಇಂ, pont] 

ಬೋಟೆ (ನಾ). (?): "'ಕೂಟದಾಸಿ ಬೋಟೆಯೆನಿಕುಂ"" (ನತ್ಮುಕೋ. ೫೬-0), 

» 


ಬೋಡ, ಬೋಳ, ಬೋಟ್ಯ (ನಾ). ೧. ಹಲ್ಲಿಲ್ಲದವನು; ಬೊಚ್ಚು 
ಬಾಯಿಯವನು : '`ಅದ್ವಿಜು ಬೋಡನಕ್ಕುಂ” (ಹೇಂಗಣ- ೦೦೩-ಓ); 
ಅಡಿಗಟ್ಟಣವೇಕೆ 'ಬೋಡಂಗೆ ಕಬ್ಬೇಕೆ (ರಣ. ೦೩೬೪). ೨. ಕೂದಲನ್ನು 
ತೆಗೆಸಿಕೊಂಡದನಂ; ಬೋಳಿಸಿಕೊಂಡವನು. ೩. ತಲೆಯಲ್ಲಿ ಕೂದಲಿಲ್ಲ 
ದವನು. ೪. ದರಿದ್ರ; ಬೋಡ ಗಂಟಿಲ್ಲದವ ; 
ದಿವಾಳಿಖೋರ ' (೫ಸಕೋ. ೨5). ೫. (ಕರಾ). ಪೆದ್ದ; ದಡ್ಡ, 
ಬುದ್ಧಿಹೀನ. ಬೋಳೆ: ೩. ಬೋಳನಿಗೇಕೆ ಜುಚಣಿಗೆ (som. 16-10); 
೬. ಕೊಂಬುಗಳಿಲ್ಲದ ಎತ್ತು : ನಿಲುವ ಸಂಪನು ಬೋಳ ಬಟ್ಟಿ ಕರಿಮಾಸ 
ಮುಂದೊಲೆವ ನಾನಾಪರಿಯ ಕಬ್ಬಸಿಗಳೊಳಗಾದ ಪಲವು.ಪರಿಯೆತ್ತು 


ತೊಂಭತ್ತ್ವಾಲುಲಕ್ಷ ಮೇಳೈಸಿ ಪಿಡದುವು ಗೆಲ್ಲಕಿ (honn. ase); 
ಕೊರಗುತಿರ್ದನು ಹೇರಿ ಹಾಕಿದ ಬೋಳನಂದದಲಿ (60೫. 33-00). 


೭. (ಆಲಂ) ಸಂನ್ಯಾಸಿ; ಪ್ರತಿ; ನಿನ್ನ ಸಂಚದ ಹರಿ ಬ್ರಹ್ಮಾದಿಗಳಟ್‌ಯರು 
ಎ ಜಡೆಯ ಮುಡಿಯ ಬೋಳರಜ್‌ಯರು  (ಸರ್ವಶ. ೬೦0೫೪). 
ಬೋಟ್ಯ : ಪಿ. “ಮಂಂಡಃ, ಮುಂಡಿತಃ __ಈ ೨ ಬೋಟಿನ? (0080, 
9೪) ಪಿ, ನಾರದಂ... ಸೀತೆಯಿರ್ದೆ ಕನ್ಯಾಮಾಡಕ್ಕೆಯ್ತಪ್ಪುದಲ್ಲಿ 
ವಿಳಾಸಿನಿಯಕಾ ಬೋಟನಂ ಕಾಣುತ್ತಾಳಿಗೊಂಡು ನೆತ್ತಿಯಂ ಹಳ್ತದಿಂ 
ಪೊಯ್ಯೆ (ಪ್ರಠ್ನಾಸ್ತ. 3-೬0 5). (ಬೋಡು + -. ಅ್ಯ/ತೆಲು, ಬೋಡ] 
ಬೋಡಿ, ಬೋಳಿ (ನಾ). ೧. ಹಲ್ಲಿಲ್ಲದವಳು; ಬೊಚ್ಚುಬಾಯಿಯವಳು: 
ಕುಂಟಣಿಯಜ್ಜಿ ಬೋಡಿಯನು ನೋಡಗ್ರಕೆ (44ರ. ೦೦-೮); ಮಗಳಿಗು 
ಸುರಿದಳು ಒಹುಯುಕ್ತಿಯಂ ಬೋಡಿ ಪಿಸುಣತೆಯ ಹೂಡಿ (ಉಗಪ್ಪು- 
3೫-೩9). ೨. ತಲೆಯಲ್ಲಿ ಕೂದಲಿಲ್ಲದವಳು: (9). ಬೋಳಿ : ೩. 
ತಲೆಯ ಕೂದಲನ್ನು ತೆಗೆಸಿಕೊ.ಟವಳು: ಕೇಶಮುಂಡನ ಮಾಡಿಸಿ 
ಕೊಂಡವಳಿಂ: ಕೂಳಿಗೆ ಬಿದ್ದಿರುವ ಬೋಳಿಗೆ ನಿನಗಿಷ್ಟು ಗಯ್ಯಾಳಿತನವೇಕೆ 


(ಪುರೆಂರ- ೩-೩೦ ಶರ); ಬೋಳಿ ತುರುಬು ನೆನೆಸಿಕೊಂಡ ಹುಗೆ 
೪. ಒಂದು ಬಿಯಬ್ಬಳು. 


ಸಧೇಡುಗ ಎ ಮುಂಡೆಯ ಮಗ; ಒಂದು ಬಯ್ಗುಳು ; 


(m6). 


ಬೋಡು 


ಥೂ ಎಷ್ಟು ಜೊತ್ತಾ: 
ue) 
ಬೋಡು ಬೋಳು. (ನಾ). ೧. ಬಾಯಿಯಲ್ಲಿ ಹಲ್ಲಿಲ್ಲದ 
ಸ್ಥಿತಿ; ಬಾಯಿ ಬರಿದಾಗಿರುವಿಕೆ : (). ೨. (ತಲೆಯಲ್ಲಿ) 
ಕೂದಲಿಲ್ಲದ ಸ್ಥಿತಿ: ಬಿೊಕ್ಕೂ, ೩. ಬರಿದಾಗಿರುವಿಕೆ ; ಖಾಲಿಯಾಗಿ 
ರುವಿಕೆ. (ಗು). ೪. ಹಲ್ಲಿಲ್ಲದ; ಬಾಯಿ ಬರಿದಾದ: 
'ಬೋಡುವಾಯ್‌ೇ' ಪರಾ. ಬೋಳು: ೨. ಆತನಿರವು 
ತುಜುಬೋ ಜೆಡೆಯೋ ಬೋಳೋ ಅಜ್‌ಯಬಾರದಣ್ಮಾ (ಕೋರ. 
3೦೪-೬೬3); ಮಂಡೆ ಬೋಳಿನ ಕರಕಮಂಡಲ ದಂಡಧೋತ್ರದ ಕಾಸೆ ವೇಷದ 
ಲಂಡಸಂನ್ಯಾಸಿಯನು ಹಿರಿಯರೆನುತ್ತ ಭಿಕ್ಷವನು ಕೊಂಡು ನೀಡಿದರೆ 
(೪೪೫: ೩-೩೦. ೫. ಕೂದಲಿಲ್ಲದ ; ಬೊಕ್ಕಾದ; `ಬೋಳುದಲೆ' 
ಪರಾ. ೬. ಬರಿದಾದ; ಖಾಲಿಯಾದ: 'ಬೋಳುಗೈ' ಪರಾ. 
ಚೋಟಿ : ೨. ನಾವಿದಂ ಕನ್ನೆಯ ಪುರ್ವಂ ನೊಸಲುಮಂ ಸಮಣ 
ದಾಗಳಾ ಪುರ್ವುಂ ಬೋಟಿ ಪುರ್ವಾಗೆ ನೊಸಲುಂ ತಜಟುವಂತಾಗೆ 
(850, ೪-೬ 5). ೫. 'ಬೋಲುಮಂಡೆ' ಪರಾ. 
ಬೋಡಾಗು, ಬೋಳಾಗು. ಬೋಟಯಾಗು ಎ ೧. ಹಲ್ಲಿಲ್ಲದಾಗು; 
ಬಚ್ಚುಬಾಯಾಗು : ಹಲ್ಲುಗಳುದುರಿ ಬಾಯಿ ಬರಿ ಬೋಡಾಗಿಹುದು 
(8630, 00-06), ೨. ಬರಿದಾಗು: ಖಾಲಿಯಾಗು: ಒಂಟಿಕೊಪ್ಪಲಿನಾಚಿ 
ಬೋಡಾದ ಬೋರೆಯಂ . . . ಕುರಿತ್ತುಲಿವ ಗತಿಯಾಯ್ತೆ (ಕೋಗಿರೆ. 
; ಮಂಡೆ ಬೋಳಾದರೇನೋ ಹುಟ್ಟು ಬೋಳಾಗದನ್ನಕ್ಕರ (ಅರರ: 
ಹೂವಿಲ್ಲದ .ಹೆರಳು, ತಾರವಿಲ್ಲದ ಕೊರಳು, ಬರಿಗೈ, 
ಬೋಳಾದ ಹಣೆ (048. ಊಂ). ೩. ಅಸಹಾಯಕವಾಗು ; ನಿಸ್ಸತ್ತ್ವ 


? ಎತ್ತ ಸತ್ತ ಈ ಬೋಳೀಮಗ? (ನರನು. 


ದಾಗು ; ಮಿಂಡರೆ ಭೂಪರ ಬಾರಿಗೆ ಬಿರ್ದು ಬೋಡಾಗಿ ನಾಯಾಗಿ 
ತೇಜಂಗೆಟ್ಟು (6ರೂನ್ಸು: 94-063) ; ಉದಿತಾತ್ಕುಗ್ರಭುಜಪ್ರತಾಪದ 
ಪೊಡರ್ಪ್ಪಂ ಕಂಡು . , , ಪೊಡರ್ಪ್ಸಡುಗರಾರಾನ್ತೋಡಿ ಬೋಡಾಗಿ 


ಪೋಗದರುರಿ್‌ (ಎಇ: 7೫, ೧೨-೮; 3187). ೪. ಕೂದಲಿಲ್ಲವಾಗು ; 
ಬೊಕ್ಕವುಗು : ಮಂಡೆ ಬೋಳಾದರೇನೋ ಹುಟ್ಟು ಬೋಳಾಗದನ್ನಕ್ಕರ 
(48. 6-08) ; ಲಲಿತಾಂಗಿಯರೊಳ್‌ ರಾಗದೆ ನಲಿದಾಡುವ ವಯಸ 
ದಂದು ಮಾಡದೆ ತಪಮಂ ಸಲೆ ಮಾಟಕ್ಕಿ ದೈವದಿಂದಂ ತಲೆ ಬೋಟಣಯ್ತೆ 
ನಿಪ ಮುಪ್ಪಿನೊಳ್ಳರನೆಂಬರ್‌ (ಮುಕ. ೬೪೦) ; ಬೋಯಾದ ತಲೆಯ 
ರೋಮಂ ತೆಅದಿಂ ಕೋಲಾಹಲಮಿಲ್ಲದೊದವುತಿರ್ಕುಂ 
ಪೂಪಂ (ಸರರೀಕ್ಕು. ೪-90). ೫. (ಆಲಂ) ಸಂನ್ಯಾಸಿಯಾಗು : 
ಹೊನ್ನಿನ ಅಖ್ಯಾಯನಕ್ಕೆ ಬೋಳಾದವನಲ್ಲ ಕೂಡಲಸಂಗಮ 
ಬೇವರಲ್ಲಿ ಎನಗೂರು ಇಲ್ಲವೆಂದು ಬೋಳಾದನೆನ್ನ ಪ್ರಭುದೇವರು (04ರ: ಕ- 
66೭-0060)... ಬೋಟದಲೆ ಇ ಬೋಳಿಸಿದ ತಲೆ; ಕೂದಲಿಲ್ಲದ 
ತಲೆ: ಕರಿಯ ಕಚ್ಚುಟಮನುಟ್ಟು ಮೆಯ್ಕೆಲ್ಲಂ ಮಸಿಯಂ ಪೂಸಿ 
ಬೋಟದಲೆವೆರಸು ಬಾಯೊಳ್‌ ಕವಡಿಕೆಗಳಂ ಪಲ್ಗಳಂತೆ ಮಾಡಿ (ಇತ್ಮಾರಾ- 
00-0). ಬೋಜಮಂಡೆ ಎ ಬೋಬದಲೆ : ಕಚ್ಚುಟಂ ಗುಂಡಿಗೆ 
ಬೋಬಮಂಡೆ ಮಣಿದಂಡವಿವೀಕ್ಷಣಸೌಖ್ಯ ಹೇತುವೇ (ಶಂರಾಶಾ- 9-60) ; 
ಕೆರಕಿಂ ತುಜಳಯಿಂ ತೀವಿದ ಕರಚರಣಂ ಬೋಟಮಂಡೆ ಕುಗ್ಗಿದ ದೇಹಂ 
(66ಕು. ೬-೨೨೪). 
[ದೇ,॥ ತಮಿ. ಪೋಟು ; ತುಳು. 
ಕೋತ. ಬೋಳ; ತೆಲು. ಬೋಡು] 
ಬೋಡುಕಡಲೆಸೊಪ್ಪು (ನಾ). ಒಂದು ಬಗೆಯ ಔಷಧೀಸಸ್ಯ : 
ಮೂಡುಗಟ್ಟನ ಗಿಡ. ಬೋಡಕಡಲೆಸೊಪ್ಪ, ಕರಂಡೆ, ಮುಂಡಿಗಿಡ 
ಗಟ್ಟಿನ ಸೊಪ್ಪು, ಬೋಡುಕಡಲೆಸೊಪ್ಪು- 


40 


ಬೋಳು, ಬೋರು ; ಕೊಡ. 


48 


(68. ೬೦-೦೬೦) ; 


೬೬೬೪ 


ಬೋದ್ಕ 


ಗರುಗಲು (ತಮ್ಮನು. ೨೩೮. "ಬೋಟಿಗಡಲೆ' ಪರಾ: 
[ಬೋಡು ? * ಕಡಲೆ'$ಿ ಸೊಪ್ಪು) 

ಬೋಡುಗೈ (ಕ್ರಿ). ಬರಿದುಗೊಳಿಸು ; ಬೋಳುಮಾಡು : ದಂತಿ 
ಮೃಗಪತಿಯ ದಾಡೆಯ ಬೋಡುಗೈವುಡೆ ಶಕುಂತೇಶನಂ ದಂದಶೂಕ 
ನುಂಗುವುದೆ (ಶುರೀಫು, 3-06). [ಬೋಡು 4 ಕೈ (ಆ ಕೆಯ್ಸ್‌,)] 

ಬೋಡುಬಾಯ್‌ “ಬೋಡುವಾಯ್‌' ನೋ. 

ಬೋಡುಬಾಯಿ `ಬೋಡುವಾಯ್‌' ನೋ. 

ಬೋಡುವಾಯ್‌.  ಬೋಡುಬಾಯ್‌, ಬೋಡುಬಾಯಿ (ನಾ). 
ಹಲ್ಲಿಲ್ಲದ ಬಾಯಿ ; ಬೊಚ್ಚುಬಾಯಿ : ಅನೆದಲೆಯ ನೆತ್ತರ್‌ ಪುದಿದ 
ಮುತ್ತಂ ದಾಳಿಂಬಬೀಜಂಗೆತ್ತೆತ್ತಿ ಕಳ್ಳನೆ ಮುಕ್ಕಲೊಡನೆ ಪಲ್ಲಳ್‌ 
ಮುಕ್ಕುವೋಗೆ ನೋಡಿಮೆಂಬಂತೆ ಬೋಡುವಾಯಂ ತೆಅಿಕಿದೇಡಿಪ ಕೋಡ 
ಗಂಗಳಂ ನೀಡುಂ ನೋಡಿ (ಕಾ೩೫. 5-835) ; ಶೈಲವೃದ್ಧನ ಬೋಡು 
ವಾಯಂತೆ ಗವಿ ಮೆರೆದುದು (ಕುತೂಿಶು. ೪-0೪). ಬೋಡುಬಾಯ? ; 
ನೆರೆದಲೆಗೆ ಮಸಿದೊಡೆದು ತೆರೆಗೊಂಡೊಡಲನು ಕತ್ತಲೆಯ ಮಲಗಗೆಯ್ದು 

_ ಬೋಡು[೫೫9- ಬೊಗಡು]ಬಾಯಿಂದಲೂಳುತ್ತೆ. ಹಣ್ಣು 
ಮುದುಕಿ ಸೂಳೆಯರೆಸದರು (104. 00-೭೬)... ಬೋಡುಬಾಯಿ : 
ಒತ್ತುಗಲ್ಲದ ಬೋಡುಬಾಯಿಗಳ ನೆತ್ತಿ ತರಟಿನ ಸೂಳೆಯರು ಮನದರ್ತಿಯಲಿ 
ತಿರುಗಿದರು ಶತವೃದ್ಧ ರಸಮೇಳದೊಳು (ಕೂಳ್ಳಾಕ. 3೦). 

[ಬೋಡು *- ಬಾಯ್‌] 
ಬೋಣಿ, (ನಾ). ಚೆಲುವು; ಸೌಂದರ್ಯ: 
ಪರಾ. [ «ತೆಲು. ಪೋಡಿ, ಪೋಣಿ] 
ಬೋಣಿಃ (ನಾ). (ವ್ಯಾಪಾರಿಯು ಮಾಡುವ) ದಿನದ ಮೊದಲನೆಯ 
ನಗದುವ್ಯಾಪಾರ, -- ರೋಖುವ್ಯಾಪಾರ ; ನಮ್ಮ ಸಮರಕೆ 
ಖುದುವೇ ಬೋಣಿ ಕೊಂಬೆವು ಭಟರ ತಲೆ ಕೇಣಿ (ಳೃಳರ್ಣ. ೬-೬೬); 

ಆ ಬಕಪಕ್ಷೀಗೆ ನಮ್ಮ ಬೋಣಿ ಆಗ್ಲಿ (ಇರಕ್ಕೆ. ೪೨). 

ಬೋಣಿ ಮಾಡು ಇ ನಗದಾಗಿ ಮೊದಲನೆಯ ವ್ಯಾಪಾರಮಾಡು : 
'ಬೋಣಿಮಾಡೀ ತಾಯಿ (ಕೃರ್ಕಂಿ, 039) ; ಕೊಸರುಡದೆ ಬೋಣಿ ಮಾಡಿ 
(8೧. ೫, 66೨)... ಜೋಣಿಯಾಗು « ನಗದಾಗಿ ಮೊದಲನೆಯ 
ವ್ಯಾಪಾರವಾಗು : ಬೋಣಿಯಾಗದೆ ಕಡ ಕೊಡುವುದು ಹ್ಯಾಗೆ 
(ವಾಗ್ಮೇ8- ೦೭೪); ಮಾಣಿ ಬೋಣಿಯಾಗಲಿಲ್ಲವೆಂದು ತೇರಾರು ಮಾಡಿದ್ದ. 
ರಿಂದ ಹೋಟಲಲ್ಲಿ ಜಗಳ ಕಾಯಬೇಕಾಯಿತು (ಹೂಸ, ೪೪). 

[- ಮರಾ. ಬೋಣಿ, ಬೋಹಣಿ. ಬೋಹನೀ; ಒಂ. ಬೋಹನೀ, 
ತಮಿ. ಫೇಣಿ; ತುಳು. ಬೋಣಿ, ಬೋನಿ; ತೆಲು. ಬೋಣಿ] 
ಬೋದ, (ನಾ). ಉಬ್ಬಿರುವುದು ; ಊದಿರುವುದು ; ಬಾಶಿರುವುದು. 

ಬೋದಬೋಟೆಯಾಗು = ಉಬ್ಬು ; ಉಬ್ಬರಿಸಿಕೊಳ್ಳು ; ಊದಿ 
ಕೊಳ್ಳು : ಹೊಟ್ಟೆಯುಬ್ಬರಿಸುವುದೇ ವಿಷೃಂಭವೆನಿಸಿಕೊಳ್ಳುವುದು. 
ದಿನದಿನದಲ್ಲಿಯೂ ಬೋದಬೋಟೆಯಾಗಿ ಹೊಟ್ಟೆಹೋಗುತ್ತ ಇರುವುದೇ 
ವಿಷೃಂಭವೆನಿಸಿಕೊಂಬುದು (ಸಳನ್ನಿ. ೩೫೮). 
[ದೇ.॥ ತಮಿ. ಪೋನ್ನಿ ; ತುಳು. ಬೋದೆ; ಬೋಂದೆ ಇ ಸ್ಕೂಲ 
ಕಾಯದ ವ್ಯಕ್ತಿ; ತೆಲು. ಬೋದ, ಬೋದೆ] 
ಬೋದ್ಯ (ನ). ಒಂದು ಬಗೆಯ ಹಕ್ಕಿ: “ಬಕೋಟಃ ಬೆಳ್ಳಕ್ಕಿ, 
ಬೋದನ ಹೆಕ್ಕಿ" (೬46: ೦೦೫). 
[ ದೇ.8 ತಮಿ, ಪೋತಾ; ತೆಲು. ಬೋದ ಇ ಹಕ್ಕಿಯ ಮರಿ] 
ಬೋದ್ಕ (ನಾ), ೧. ತಿಳಿವಳಿಕೆ ಕೊಡುವುದು ; ಉಪದೇಶ ; 
ಬೋಧನೆ ; ತಡೆಯದೆ ಮುಂಕಿರಿದ ಶಿರಂ ಜಡೆಗಟ್ಟಲ್ಪಾರದೆಂದು 
ಬೋಲಿ ೀವಂ ಕುಡೆ ಕೊಂಡನವಂ ತಪಮಂ ಗೆಡೆಗೊಂಡಿರೆ. 


'ಚಿಗುರುಬೋಣಿ' 


ಬೋದಡೆ 


ದಂಡು ಬೂದಿ ಸೊರೆ ರುಡ್ರಾಕ್ಷಂ (ಕೆಕ್ಕಾರು. 0೨೦ ನ್ಯಾನ್ಮಾ). ವಿ. (?) : 
ಬೋದಂ ಮೋದಗೆಗೊಂಡುದೆಂಬ ನಗೆಯಂ ನೀಂ ಮಾಡದಿರ್‌ ಜೀವನೇ 
(ಶತ, 0೬9-೪). [ < ಸಂ. ಬೋಧ] 

ಬೋದಡೆ " ಬೊದಡೆ' ನೋ. 

'ಜೋದಣಿಗೆ (ನು). (?) : ಮೊದಲೊಳ್‌ ತಂಬೆಲರ್ಗಾನೆ ಬೋದಣಿಗೆಗಂಪಂ 
ಬೀಹ್‌ದೆಂ. ಸುಗ್ಗಿ ಬರ್ಪದನೀ ನಂದನಕಾನೆ ಮುಂದುದೆಗೆದೆಂ 
(ans. ೦-೬೬) - (72) 

ಜೋಷನ (ನಾ). ಒಂದು ಊರಿನ ಹೆಸರು ; p ಪಂಪನಿಗೆ ಆಶ್ರಯ 
ದಾತನಾಗಿದ್ದ ಅರಿಕೇಸರಿಯ ರಾಜಧಾನಿ. ಈಗಿನ ಆಂಧ್ರಪ್ರದೇಶ 
ಕರೀಂನಗರ ತಾಲ್ಲೂಕಿನ ಬೋಧನ: ಅಂತಾ ನೃಪತಿ ನಿಚ್ಚಲಯ್ನೂ 
ಉಾನೆಯನವಗಾಹಮಿರಿಸುವಂಲಟ ಬೋದನದೊಳ್‌ (ಶಂಕರಾ- 0-0ಬ) ; 
ಬೋದನ ೭೦೦೮೪ ಬಳಿಯ ಕಂಪಣ ೨೪೮ ಮೊದಲ ಬಾಡಂ (ಣಂರೇಣ್‌. 
06-೪; 1115). [?./ p ಮಹಾಭಾರತದಲ್ಲಿ ಬರುವ * ಪೌದನ್ಯ' ಎಂಬ 
ನಗರದ ಹೆಸರಿನ ಸಾಮ್ಯವಿರುವುದು ಪರಿಶೀಲನಾರ್ಹವಾದುದು] 

ಬೋದಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀಮತು ಬೋಪಯ್ಯ 
ಗಣ್ಣಗೋವ ಪುಸಿವರ ಶೂಲ (ಎಕ. ೪110, ೭46ರ. ೪-8; 986). 

[ ಬೋದ? 4 ಅಯ್ದ] 

ಜೋದಿಗೆ, ಬೋದ್ಕು, ಬೋದುಗೆ (ನಾ). ಕಂಬದ ಮೇಲೆ ತೊಲಿ 
ಯನ್ನು ನಿಲ್ಲಿಸಲು ಅನುಕೂಲವಾಗುವಂತೆ (ಮರದಿಂದ ಅಥವಾ 
ಕಲ್ಲಿನಿಂದ) ಸಿದ್ಧಪಡಿಸಿದ ಸಾಧನ: ಪವಳದ ಜಂತೆಯೊಳಂ ಪದ್ಮ 
ರಾಗದ ಬೋದಿಗೆಯೊಳಂ . , , ಒಪ್ಪುವ ವಿವಾಹಗೇಹಮಂ ಸಮೆಯಿಸಿ. 
(ಹಥ 4-0 5); ಕೆಸುಗಲ್ಲ ಬೋದಿಗೆ ನವಮರಕತರತ್ನತೋರಣಂ 
ಪ್ರುಕಾರಂ (ತುಳುಶಾ- 00-98) ; ಚಂದ್ರಕಾಂತದ ಬೋದಿಗೆಗಳಿಂ ಇಂದ್ರ 
ನೀಲದ ನಾಗವಟ್ಟಿಗೆಯಿಂ. . .ಮಾಣಿಕದ ಪ್ರತಿಮೆಗಿಂಯೊಪ್ಪವ ಕೃತ್ರಿಮ 
ಚೈತ್ಕಾಲಯಂಗಳಂ ಕಣ್ತಣಿವಿನಂ ನೋಡುತ್ತಾಂ. (ರರ್ಶಾಮ್ಮ . 3-0). 
ಬೋದು: ರತ್ನರಾಜಿಯ ಕೆಲಸದಿಂದ ರಾಜಪ ಕಂಬ ಬೋದು ತೊಲೆ ಪಲಗೆ. 
ಸೂಸಕ ಲೋವೆಯಿಂದೊಪ್ಪೆ (ssn 9-33) ; ವಜ್ರದ ಬೋದು 
ರನ್ನದೊಲೆ ಕುಟ್ಟಿಮನೀಲದ ಕೋಟಿಪಚ್ಚೆಯ ಪಜ್ಮಳಿಪಿಂದುಕಾಂತ 

ಲಕ (ಕೈರಫಿ- ೧-೬): ಬೋದುಗೆ : ಇಂದ್ರನೀಲದ ಕಂಭ ಮ್ರದ 
ಬೋದುಗೆ ಇಂದುಕಾಂತದ ಭಿತ್ತಿಯೊಳೆ . . . ಸುಂದರವಡೆಯೆ ಚಪ್ಪರವು 
(೫೫630, ೦೭-೦) ; ಲಲಿತಪಚ್ಚೆಗಳ ತೊಲೆ ರನ್ನ ಬೋದುಗೆಗಳ 
ಪ್ರವಾಳಗಳಿಂದೆ ಮೇಲೆಸೆವ ಜಂತೆಗಳ್‌ , , , ಪೊಂಗದುಗಳಿಂ ಪೇಳಲಚ್ಚರಿ 
ಯಾದುದರಮನೆ (ತಂಪು. ೩ [ದೇ.॥ ತಮಿ. ಪೋತಿಕೈ ; ಮಲ. 
ಪೋತಿಕ ; ತುಳು. ಬೋದಿಗೆ ; ತೆಲು. ಬೋದಿಯ, ಬೋದೆ] 
ಬೋದು " ಬೋದಿಗೆ' ನೋ. 

ಬೋದು, 'ಪೋದೆ' ನೋ. 

ಬೋದ್ಕು, ಬೋದೆ (ನಾ). ಒಂದು ಬಗೆಯ ಅಪ್ರಯೋಜಕವಾದ 
ಹುಲ್ಲು: ಬೋದು ಬೆಳೆದ ಹೊಲ ಹಾದೀಲಿದ್ದರೇನು, ಬೀದೀಲಿದ್ದರೇನು? 
(ಗಾರ). ಬೋದೆ : “ಬೋದೆಸರ' ಪರಾ. [?] 

ಬೋದುಗೆ." ಬೋದಿಗೆ' ನೋ. 

ಬೋದೆ 'ಬೋದ್ಕು' ನೋ. 

ಬೋದೆಸರೆ (ನಾ). ಒಂದು ಬಗೆಯ ಜೊಂಡು : ಅಂಟುಕಾಮಿನಿಗಿಡ, 
ಜೋದೆಸರ (ಕೈ. ೩೨-೦೫೪). [ ೬- ತೆಲು, ಬೋದಸರ, ಬೊಡ್ಡಸರ ] 

ಬೋಧ (ನಾ). ೧.. ಕಲಿಸುವಿಕೆ ; ಬೋಧಿಸುವಿಕೆ. ೨. ಎಚ್ಚರ: 
ಸ್ಮೃತಿ : ಮುದುಕನನ್ನು ಸ್ವಲ್ಪ ತಂಪು ಮಾಡಿರಿ, ಅಂದರೆ ಬೋಧ 
ಬರುತ್ತದೆ. (ತಣಕ. ೦೫) ; ರಾತ್ರೆಯಾಗುವಾಗ ಮತ್ತೆ ಬೋಧ ತಪ್ಪಿತು 


೬೬೬೫ 


10 


26 


20. 


35 


ಬೋಧಿ 


(6೬ರ. ೯). ೩. ಅರಿವು; ಜ್ಞಾನ ; ತಿಳಿವಳಿಕೆ: ಸರ್ವಾರ್ಥ 
ಸಿದ್ಧಿಯೊಳೆ ತೊಡರ್ದು ಬೋಧು 'ಭವ್ಯಸಂಸೇವ್ಯಮಾಯ್ತಿ (ತಿಕ್ಕ. 
6-89): ಭರದಿಂದ ದೇಶಾವಧಿ ಬೋಧ ಪುಟ್ಟಿತು ಭರತೇಶ್ವರನ ಪುಣ್ಯ 
ಕೆಣೆಯೆ (ಗೋಜುಶೇ, ೦೫-೨೯). ೪, ವಿಚಾರ; ಆಲೋಚನೆ. ೫. ಅರಳು 


ವಿಕೆ; ವಿಕಾಸ. ೬. [ಕಾವೃಮಾ] ಸಂಚಾರಿಭಾವಗಳಲ್ಲಿ ಒಂದು: 
ಮತಿ ಲಜ್ಜೆ, ., ಬೋಧ. , , ಅಪಸ್ಥಾರಗಳೆಂಬ ನೂವತ್ತುಮೂಜು 
ಸಂಚುರೀಭಾವಗಳಿಂ 


ಪರಿವರ್ಧಿಸಿ (8ರೇಕ- ೨೨೭). ಪಿ. [ಛಂದ] ಒಂದು 
ಗಣದೆ ಹೆಸರು ; ಮೂರು ಗುರು (-- -)ಇರುವ ಗಣ; ಮಗಣ: 
ಗುರುವೆರಡಾಗಿರೆ ದರ್ಶನ ಮೂಜಾಗಲ್‌ ಬೋಧ ನಾಲ್ಕುಮಾಗಲು 
ಚರಿತಂ (ಉರಸ್ಮಾ. ೫-00.) [ಸಂ.] 

ಬೋಧಕ (ನಾ). ಕಲಿಸುವವನು ; ತಿಳಿವಳಿಕೆಯನ್ನು ನೀಡುವವನು ; 
ಶಿಕ್ಷಕ : ಮೊದ್ದ ಸಂಗಕೆ ಸಲ್ಲ ಸದ್ದು ಧ್ಯಾನಕೆ ಸಲ್ಲ ಜಿದ್ದು ಬೋಧಕನಿಗೆ 
ಸಲ್ಲ (ಇಂ೫ಶ- ೦೭೦-೪4). [ಸಂ.] 

'ಬೋಧದೃಷ್ಟಿ (ನಾ). ಜ್ಞಾನದೃಷ್ಟಿ : ಜಗಮೆಲ್ಲಂ ನಿಜ ಬೋಧದೃಷ್ಟಿ 
ಯೊಳೆ ಕಾಣಲ್‌ ಬಂದುದು (ತಿಗರಿ- ೦-೬). [ಸಂ.] 

ಬೋಧನೆ(ನಾ). ೧. ಕಲಿಸುವುದು : ಹೇಳಿ ಕೊಡುವುದು ; ಆ ಹಿರಿಯರ 
ಬೋಧನೆ ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರಿತು (ರಂ). ೨. 
(ಆಲಂ) ದುಷ್ಕಾರ್ಯಕ್ಕೆ ಚಿತಾವಣೆ ಮಾಡುವಿಕೆ ; ಕೆಟ್ಟ ಕೆಲಸವನ್ನು 
ಮಾಡುವಂತೆ ಪ್ರೇರಿಸುವಿಕೆ: ಆ ದುಷ್ಟನೆ ಬೋಧನೆಯಿಂದ ಅರಿಯದ 
ಹುಡುಗರು ದುರ್ಮಾರ್ಗಕ್ಕೆ ಇಳಿದರು (ಕೊಂ). (ಸಂ, ಬೋಧನ] 

ಬೋಧಾಳ (ನಾ). (ಕರಾ) ಏನೂ ತಿಳಿಯದವನು ; ಮುಗ್ಧ : ಪ್ರಾಯ 
ದಲ್ಲಿ ಹಿರಿಯನು ; ಮಕ್ಕಳಂತೆ ಬೋಧಾಳನು (ತೋರುತ, 18); ಒಬ್ಬ 
ಮಗನಿದ್ದಾನೆ ಅವನಿಗೆ ಬೋಧಾಳ ಶಂಕರ (ಕಂತು. ೨೫). 

[ ಬೋಧ 4 ಹಾಳು (ಆ ಪಾಟು). - ಅ] 

ಬೋಧಾಳು (ನಾ). ಬುದ್ಧಿವಂತ : ನಾಡೆ ಮತ್ಚ್ಯಾಮಿ ನಿನ್ನೊಳತಿಪ್ರೇಮ 
ಮನಪ್ರುಕೆಯ್ವನದಆಾೌಂದಾನಯ್ವೆನಾ [ತಾಣಕೀಗಳೆನುತ್ತುಂ. ನುಡಿದಂ 
ಮನಂಬುಗುವಿನಂ ಬೋಧಾಳು ಮೇಧಾವಿಳಂ (ಕುಸುಮಾ- ೧೩-೬೭) . 

[ಸಂ. ಬೋಧಾಲು] 

ಬೋಧಿ (ನಾ). ೧. ಶ್ರೇಷ್ಠವಾದ ಅರಿವು ; ದಿವ್ಯಜ್ಞಾನ: ಉತ್ತಮ 
ದೀಕ್ಷಾವಿಧಿಯುಂ ಸಮಾಧಿಮರಣಂ ಕರ್ಮಕ್ಷಯಂ. ಬೋಧಿಲಾಭಮಮೋಘಂ 
ದೊರೆಕೊಳ್ಳುವಕ್ಕೆ ಮಗೆ (60೪. 00-೬೦) ; ತಪದೊಳ್‌ ತನುವಂ 
ನಿಜಸಲರಿದೆನಿಸುವಣ*ತಮೆ ಪೆಅತಲ್ಲದುಮಲ್ಲೆ ತಾನೆ ಬೋಧಿಯುವು 
[ಕಾಕಾಂ. ಮೆಯ]ಕ್ಕುಂ (ಅಫ್ರ- ೬-೬೦) ; ದೀಕ್ಷಗೆ ಸುತಪಂ ಫಲಮೆನೆ 
ನೆಗಟ್ಟುದದೆ ಬೋಧಿ ವಲಂ (ಪತ್ನಶ್ರ. ೧೩-೩೪): ೨. ಗೌತಮಬುದ್ಧನಿಗ್ಗೆ 
ಉಂಟಾದ ಜ್ಞಾನೋದಯ : ಸಿದ್ಧಾರ್ಥನು ಬೋಧಿಯನ್ನು ಸಾಕ್ಷಾತ್ಕಾರ 
ಮಾಡಿಕೊಂಡು . . . ರುಜಗೃಹಕ್ಕೆ ಬಂದನು (ಸತ್ತುತು, ೬೪) ; ಬೋಧಿ 
ಯನ್ನು ಪಡೆದ ಬುದ್ಧನ ಕಣ್ಣಿಗೆ ಮನುಷ್ಯಜೀವಿತವೂ ಮನೋಹರವಾಗೇ 
ಕಂಡಿತು (ಹಂಸ. 030) ; ಬೋಧಿಯಾದ ನಂತರ ಸಿದ್ಧಾರ್ಥನು ವೃಕ್ಷದಡಿ 
ಯಲ್ಲಿ ಏಳುದಿವಸ ಚಲಿಸದೆ ಕುಳಿತಿದ್ದನು (ಶ್ರಖ3- 1, ೨೩). ೩. ಒಂದು 
ಬಗೆಯ ಮರ; ಅರಳಿ; ಅಶ್ವತ್ಥ ; p ಈಗಿನ ಪಾಟ್ಗಾನಗರದ 
ಬಳಿಯಿರುವ "ಬುದ್ಧಗಯಾ` ಎಂಬಲ್ಲಿರುವ ವೃ ಕ್ಷ. ಗೌತಮಬುದ್ಧನು 
ಇದರ ಕೆಳಗೆ ಜ್ಞಾನೋದಯವನ್ನು. ಪಡೆದನೆಂಬ ನಂಬಿಕೆಯಿದೆ : 
“ಶ್ರೀವೃಕ್ಷಃ, ಪಿಪ್ಪಲಃ, ಅಶ್ವತ್ಥಃ, ಬೋಧಿಃ ಈ ೪ ಆರಂ” 
(ತಣಡು. ೩೩-೫೬) ; ಸಿದ್ಧಾರ್ಥನು ಈ ಮರದಡಿಯಲ್ಲಿ ತಪಸ್ಸು ಮಾಡಿ 
ಯಲ್ಲವೇ ಬುದ್ಧನಾದದ್ದು ? ಮರಕ್ಕೂ ಜೋಧಿಯೆಂಬ ಹೆಸರು 
ಬಂದದ್ದು ? (81೧. 93). “ಬೋಧಿವೃಕ್ಷ? ಪರಾ. [ಸಂ. 


ಬೋಧಿದುರ್ಲಭಾನುಪ್ರೇಕ್ಷೆ 


ಬೋಧಿದುರ್ಲಭಾನುಪ್ರೇಕ್ಷೆ (ನಾ). [ಜೈನ] ಹನ್ನೆರಡು ಬಗೆಯ 
ಅನುಪ್ರೇಕ್ಷೆಗಳಲ್ಲಿ ಒಂದು : ದುರ್ಲಭಬೋಧಿಯನಲ್‌ದು ದೃಢಧರ್ಮ 
ರಾಗಲೆವೇಟ್ಕುಮೆಂಬ ಚಿಂತೆ ಬೋಧಿದುರ್ಲಭಾನುಪ್ರೇಕ್ಷೆ 
6-0೭), "ದ್ವಾದಶಾನುಪ್ರೇಕ್ಷೆ' ಪರಾ. 

[ಸಂ, ಬೋಧಿದುರ್ಲಲಭಾನುಪ್ರೇಕ್ಷಾ] 
ಬೋಧಿವೃಕ್ಷ (ನಾ). - ಬೋಧಿ ೩: ರಾಜನು. . .ಬೋಧಿವೃಕ್ಷದ ಬಳಿಗೆ 
ಆಗಾಗ ಹೋಗಿ ಅಲ್ಲಿ ತನ್ನ ತಪ್ಪಿಗಾಗಿ ಪರಿತಾಪ ಪಡುತ್ತಿದ್ದ 
(ಪ್ರನಾಣ. 1 ೦೭೬), [ಸಂ.] 
ಬೋಧಿಸತ್ತ್ವ (ನಾ). ೧. ಬುದ್ಧ. ೨. [ಬೌದ್ಧ] *"ಅರ್ಹತನು ನಡೆಸ 
ಬೇಕಾದ ಶೀಲಗಳನ್ನು ಕಾಪುಡಿಕೊಂಡು. ಮುಂದಿನ ಜನ್ಮಗಳಲ್ಲಿ 
ಬುದ್ಧನಾಗುವ ಯೋಗ್ಯತೆಯನ್ನು ಸಂಪಾದಿಸಿ. ಬುದ್ಧನಾಗುವ 
ಸತ್ತ್ವವುಳ್ಳೆವನು' (ಬಡ್ಮಶ. ಕೋಕ: ೨00) : ಆ ಸಮಯದಲ್ಲಿ ಬೋಧಿ 
ಸತ್ತ್ವನು ಅವನಿಗೆ ಧರ್ಮ ಅರ್ಥಗಳನ್ನು ಬೋಧಿಸುತ್ತಿದ್ದನು (ಬುದ್ಮಶ-&೩); 
ಅರ್ಹತರುಗುವುದು ಎಲ್ಲರಿಗೂ ಸುಲಭವಲ್ಲ. ಆದರೆ ಬೋಧಿಸತ್ತ್ವ 
ನಾಗುವುದು ಎಲ್ಲರಿಗೂ ಸುಲಭ.  ಬೋಧಿಸತ್ತ್ವನಾಗಿ ಲೋಕದ ದುಃಖ 
ವನ್ನು ತಾನು ಪರಿಹರಿಸುವುದಕ್ಕೆ ಎಲ್ಲರೂ ಯತ್ನಿಸಬಹುದು (ಭಾರ. ೨೦೫). 

[ಸಂ-] 
ಬೋಧಿಸತ್ವ (ನಾ). ಇ ಬೋಧಿಸತ್ತ್ವ ೨: ಚೈತ್ಯಗಳಲ್ಲಿ ಸೊಗಸಾದ 
ಬುದ್ಧನ ಮತ್ತು ಬೋಧಿಸತ್ವನ ಪ್ರತಿಮೆಗಳಿವೆ (ಕಾರರ- ೪೭) ; ರಥದ 
ನಾಲ್ಕು ಕಡೆಯೂ ನಾಲ್ಕು ಗೂಡುಗಳನ್ನು ಮಾಡಿ ಅವುಗಳಲ್ಲಿ ಬೋಧಿಸತ್ವ 
ನಿಂದ ಸೇವೆಯನ್ನು ಕೈಗೊಳ್ಳುತ್ತಾ ಕುಳಿತಿರುವಂತಹ ಬುದ್ಧನ ವಿಗ್ರಹ 
ಗಳನ್ನು ಇಡುತ್ತಾರೆ. (ಶ್ರಣಾಣ. 1 0೨). 
[ <ಸಂ. ಬೋಧಿಸತ್ತ್ವ. / ಪಾಲಿ. ಪ್ರಾ. ಬೋಧಿಸತ್ತ] 
ಬೋಧಿಸು (ಕ್ರಿ). ಕಲಿಸು; ಹೇಳಿಕೊಡು: ಸರ್ವಗುಪ್ತಮುನಿಗಳಂ 
ಕಂಡು. . . ಸಂಸಾರಶರಿ;ರಭೋಗನಿರ್ವೇಗಮಂ ಬೋಧಿಸೆ (ಕಾಂತಿಫು. 
6-8೩5); ಸನ್ಮಾರ್ಗದಿಂ ಸಲ್ವ ಸಾಧುಗಳೆಮ್ಮಂ ದಯೆಯಿಂದೆ ಬೋಧಿಸು 


(man. 


ತಮಿರ್ಕೆಂದುಂ ಜಿನೇಂದ್ರೋಕ್ತಿಯಂ (ಸುಳುಶಾ. 0.8) ; ಹಡೆದುಂಬ 

ಸೂಳೆಯಂತೆ ಧನಪುಳ್ಳವರನಅಸಿಯಜಸಿ ಬೋಧಿಸಲು. ಮುನ್ನ 

ನಾನಲ್‌ಯೆನಯ್ಯಾ (ಸನ, 903)- [ಬೋಧೆ -- --ಇಸ್ಕು] 
ಬೋಧೆ (ನಾ). ೧. ತಿಳಿಯುವಿಕೆ; ಅರಿಯುವಿಕೆ. ೨. ಜ್ಞಾನ; 


ಅರಿವು; ತಿಳಿವು: ನಿಷ್ಠುರಗಾದಿಯೊಳಗಿಹರಿಂಗೆ ಪೇಳದಿರಾದಿಗಗನಾನಂದ 

ಬೋಧೆಯಿದ (ಗಾ. ೩-೨)... ಹಿ ತಿಳಿವಳಿಕೆ. ೪. 

ಆಲೋಚನೆ. ಜೆ. ಅರಳುವಿಕೆ ; ವಿಕಸನ. ೬. ಎಚ್ಚರ : ಸ್ಮೃತಿ; 
ಜಾಗೃತಿ : ಸಂಕಣ್ಣನಿಗೆ, . , ಒಂದೆರಡು ದಿನಗಳಲ್ಲಿ ಜ್ವರ ಬರತೊಡಗಿತು. 
ಬೋಧೆಯೇ ಇಲ್ಲವೆನ್ನುವಷ್ಟು ಜ್ವರ (ಯಶುರೂ. 60). ೭. ಚೈತನ 
೮. ಕಲಿಸುವಕೆ ; ಶಿಕ್ಷಣ; ಬೋಧನೆ: " ಬೋಧಿಸು ` ಪರಾ. 

[ಸಂ, ಬೋಧ] 

ಬೋನ,» ಬೋಹಣ (ನಾ). ೧. ಅನ್ನ ; ಆಹಾರ: ಪೊನ್ನ ಮಡಕೆ 
ಯೊಳ್‌ ಬೋನಮನೊಡ್ಡಿ (ವಡ್ಕಾರಾ, 8-೧) : ಎತ್ತಿದ ಬೋನದೊಳ್‌ 
ಕಲ್ಯಾಣಾಮೃತಾಹಾರಮನಾರೋಗಿಸಿ ( ಶಂಶಶಾ, ೩೧೭೯ ನ) ; 
ಪಾಟಕೊಡಲ ನೆತ್ತರ" ಪಿರಿತಿನಿವಡೆಗೆ ಪಗಲ ಬೋನದೊಂದು ಕಟ ಕ್ಕುಂ 
(೫೩೩ಕ್ಕೆ. ೮೬-೨೦): ೨. ಆಡುಗೆ ಮಾಡುವಿಕೆ: “ಬೋನಗಾಜಿ` 
ಪರಾ. ೩. ನೈವೇದ್ಯ ; ಎಡೆ: ಉಂಬ ಜಂಗಮ ಬಂದಡೆ ನಡೆಯೆ:ಬರು. 
ಉಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ (ಸನ. ೧೯೪); ವೇಲಾಪುರಿಯ 
ಶ್ರೀಚೆಂನೆಯನ ಬೋನದ ಅವಸರದ ಹರಿವಾಣದ ನಯಿವೇದೃಕೆ (ಕುಲಂ. 


0೬೫- 9-6; 1432). ೪ ಮಿಡ್ಜೆ ; ಮುದ್ದೆ: ಅನ್ನ ಬೆಂದದ್ದು 


ಬುದ್ಧಿ; 


ನಿನ್ನ 


೬೬೬೬ 


1 


90 


೩8 


ಬೋನಗಿತ್ತಿ 


ಹೆಚ್ಚಾಗಿ ಬೋನವಾಗಿದೆ (ತುತು, 3). ೫. ರುಶಿ; ಸಮೂಹ ಃ 
ಸಣ್ಣಸೇವಗೆಯ ಮೆದೆ ಎರೆಯಪ್ಪದಡಕಿಲಿಡ್ಡಲಿಗೆಗಳ ಬೋನ ದೋಸೆಯ 
ಲಗ್ಗೆ (ಕುಳಿ. ೩-೫), ೬. (ಚೆನ್ನಾಗಿ ನಾದ ಕೊಡುವುದಕ್ಕಾಗಿ) 
ತೆಬಲ ಅಥವಾ ಮದ್ದಳೆಯ ಚರ್ಮದ ಮೇಲೆ ದುಂಡಾಗಿ ಬಳಿಯುವ 
ಸರಿ: ಎರಡು ಕಡೆಗೂ ಚರ್ಮದ ಪೊರೆಗಳನ್ನು . . . ಬಿಗಿದು, ಎಡಕ್ಕೆ 
ಬೋನವನ್ನೂ, ಬಲಕ್ಕೆ ಕರಣೆಯನ್ನೂ ಹುಕಿ ನುಡಿಸುತ್ತಾರೆ (1056: 
630) ; ಯಕ್ಷಗಾನದ ಮದ್ದಲೆಯು ಗಾತ್ರದಲ್ಲಿ ಇನ್ನೂ ಚಿಕ್ಕದು. ಇದರ 
ತೊಗಲಿಗೆ ನಿಶ್ಶವೂ ನಿತ್ಯ “ಬೋನ” ವನ್ನು ಹಚ್ಚಬೇಕು (ಯಂ. 000), 
ಬೋಹಣ: ೬. ಚಂದ್ರಮಂಡಳದ ಕಳಂಕಮನುದ್ದು ವಂತೆ ಲೋಹ 
ಚಕ್ರದಿಂ ಪಟ್‌ಯ ಬೋ[ಕಾಣಂ. ಬಾ]ಹಣಮನುದ್ದಿ ಭಾರತಿಯ 
ಮುಖಕಮಲದೊಳ್‌ ಕತ್ತುರಿಯ ಬೊಟ್ಟನಿಡುವಂತೆ ಪೊಸ ಬೋಹಣಮಂ 
ಪತ್ತಿಸಿ (ರರ್ತುಶ- 3-34 ನ) ; ಮಣೆದೆತ್ತಿ ನೋಡಿ ಬಾರಿಯ ಣ್ಮನೆಡಕೆ 
ಬೋಹಣದ ಹದನಜ್‌ದಿಕ್ಕಿ (ಕೇರತು. ೧೦-೩೫). [-ಆಸಂ. ಭೋಜನ,/ತವಿ, 
ಪೋಣಮ್ಮ್‌, ಪೋನಂಮ; ತುಳು. ಬವನ, ಬೋನ: ತೆಲು. ಬೋನ,/ 
ಮರಾ. ಬೋನ, ಬೋವಣ, ಬೋಹಣ] 

ಬೋನ, (ನಾ): ಅಡುಗೆ ಮಾಡಲು ಬಳಸುವ ಒಂದು ಬಗೆಯ 
ಪಾತ್ರೆ: ($- "ಬೋಸಿ? ಪರಾ. [1?) 


ಬೋನಂಗೂರೆ, ಬೊನೆಗಾರೆ, ಬೋನಗಾರೆ (ನಾ). ಒಂದು ಬಗೆಯ 


ಕಾರೆಗಿಡ : ಲವಣಂ ಪಿಪ್ವಲಿ ಬಜೆ ಸಾಸಿವೆ ಬವ(ಬೋ)ನಂಗಾರೆ ಶುಂಠಿ 
« « « ಎನಿಪ್ಪಿವಜಾಂದಂ ನಸ್ಯವನಶ್ವಾವಳಿಗೆ ಮಾಡಿ (ಊಕೋಶ, «-೨30), 
ಬೊನೆಗಾರೆ ; “ಮಗ್ಗ, ಬೊನೆಗಾರೆ, ಬೂದುಕಾರೆ” (446, ೬೪); 
ಬೊನೆಗಾರೆ, ಬುಡುಕಾರೆ, ಮಗ್ಗೆ (ನಂ. ೬-೬೪). ಬೋನಗಾರೆ ; 
ಉಪ್ಪು, ಹಿಪ್ಪಲಿ, ಬಜೆ, ಸಾಸಿವೆ, ಬೋನಗಾರೆಯ ಕಾಯ್‌, ಶುಂಠಿ. , , 
ಇವಂ ಚೂರ್ಣಮಂ ಮಾಡಿ . .. ಕಲಿಸಿ ನಸ್ಕಂ ಮಾಡುವುದು (ಕೋಕ. 
೯-೨೨6 ಏಳು) ; ಬೋನಗಾರೆಬೇರಂ ತುಪ್ಪದಿಂದ ಅರೆದು ನುಂಗಲು 
ಮುಟ್ಟುಕಟ್ಟು ಗುಣವಾಗುವುದು (ಏಿಕೈವಿ- ೦೬). [ಬೋನ 4ಕಾರೈ] 

ಬೋನಗಾರ “ಬೋನಗಾಜಿ' ನೋ, 

ಬೋನಗಾರೆ “ಬೋನಂಗಾರೆ` ನೋ. 

ಬೋನಗಾಜಿ, ಬೋನಗಾರ (ನಾ). ಅಡುಗೆ ಮಾಡುವವನು: ಬಾಣಸಿಗ ; 
“ ಬೋನಗಾರ್ಶಿ ' ಪರಾ. ಬೋನಗಾರ : ದೇಸಾಯರ ಅಡಿಗೆಗಾಗಿ 
ಒಬ್ಬ ಬೋರಗಾರನೂ ಬಂದಿದ್ದಾನೆ (೩ನರೇ- 0೨). 

[ಬೋನ ಕಾಣ] 

ಬೋನಗಾರ್ತಿ (ನಾ). ಅಡುಗೆ ಮಾಡುವವಳು; ಬಾಣಸಗಿತ್ತಿ : ನಾನುಭಕ್ಷ್ಯ 
ಭೋಜ್ಯಂಗಳಧಿಕವಾಗಿ ಬೋನಗಾರ್ಶಿಯರ ಕೈಯಿಂದೆ ಭೂನಾಥಗಂಣಓಡಿಸಿ 
(ನೋಷತು ಮಾರುವದು ನಿನ್ನ ಬೋನಗಾರ್ತಿಯರಿಗೆ 
ಮಾರುವದು ನಿನ್ನ ನೀರ ಪೊತ್ತೆವರಿಗೆ (ನೋತ. ೭೦-0). 

[ಬೋನಗಾಜ- ಶಿ (£-ಇತ್ತಿ)] 

ಬೋನಗಿತ್ತಿ, ಬಾನಗಿತ್ತಿ (ನಾ). - ಬೋನೆಗಾರ್ತಿ: ಭರದ ಜವ್ವನದತಿ 
ವಿಲಾಸದ ಬೋನಗಿತ್ತಿಯರು ವರಕಟಾಕ್ಷದ್ಯುತಿಯ ಪಸರಿಸುತು ಖುಮುದದಿ 
ಸದ್ಯೋಘೃತವನಭಿಗರಿಸುತಿರ್ದರು (ಸತತ್ತು. ೦೪-0) ; ಕೆತ್ತಿದ ರತ್ನಾಭಿರಣ 
ಭೂಷಿತ ಬೋನಗಿತ್ತಿಯರ್ಸುವ್ಹಾರಿಗಳಿಗೆ ಅತ್ಯಧಿಕಾರದಿ ನೀನಿರ್ಪದು 


00-೪) $ 


(ಕೋಶತ- ೦೦-೪೨); ಅಷ್ಟರಲ್ಲಿ ಬೋನಗಿತ್ತಿ ಮಣೆಪಾಕಿ ಬಂಗಾರದ 
ಹರಿವಾಣವನ್ನು ಇಟ್ಟು ಸುತ್ತಲು ನಾಲ್ಕು ಬಂಗಾರದ ಬಟ್ಟಲುಗಳನ್ನು 


ಇಟ್ಟಳು (ಡರುಣ. ೧೪೯)- ಬಾನಗಿತ್ತಿ: ಲಗ್ನ ಆದಾಗಿನಿಂದ ಬಾನಗಿತ್ತೀ 
ಹಾಂಗ ಮಡದು ದುಡದು ಸತ್ತೆ (ಉಂಡು. 3); ಭಲರೇ ಬಾನಗಿತ್ತಿ 
ಮಿ: ಲ್ಲಾ ಮಸಿದಾಡಿಕೊಂಡಳು (ಗಾರ). [ಬೋನ 4 - ಗಿತ್ತಿ] 


ಬೋನಗುಡಿಕಿ ೬೬೬೭ 


ಬೋನಗುಡಿಕೆ (ನಾ). ಆಹಾರವನ್ನು ತುಂಬಿದ ಪಾತ್ರೆ: ಬೋನ 
ಗುಡಿಕೆಗಳಾ ಮುದ್ರೆಯಿಕ್ಕಿದ ಚೀರಗಟ್ಟುಗಳ ... ಹೊಟ್‌ಯನು 
ಹೆಗಲೊಳಗಿಕ್ಕಿ ನಡೆನರೊಬ್ಬದರು (ಶ್ರೀಕಾರ. ೦೩-66) ; ಮದನನೃಪಗೆಂದು 
ಸೇರಿಸಿ ಬಯ್ತ್ರ ಬೋನಗುಡಿಕೆಯ ತೆಜದಿ ಸಾಲ್ವಿಡಿದ ಪನಸತತಿ 
ಮೆಟ್‌ದವು (ತೇರತು. ೭-೦೦) ; ಮಾನಿನಿಯರಿಗಾತನನುಜನ ಸತಿಯರ್ಗೆ 
ಬೋನಗುಡಿಕೆಗಳೆಯ್ದಿ ದುವು (564. ೪0-೨೬). (ಬೋನ, --ಕುಡಿಕ್ಕೆ7 

ಬೋನಗೋಂಟಿಗೆ (ನಾ)- ಅಡುಗೆಯ ಕೋಣೆ : ನೀಗುತ್ತಮಾಗಿಂದಣದ 
ಭಾರದೋಲಟ್ಟೆ ಸಂಗಿಸಿದ ಬೋನಗೋಂಟಿಗೆಗಾಗ ರಣದೇವಿಗಾಗುತಿಹ 
ಭಕ್ಷರಸರುಧಿರಸ್ಥಿ ಖಂಡಕಂ ತಲೆಗಳೊಲೆಗುಂಡುಗಳನು (ಕನನ. ೦೨-೨೦). 

[ಬೋನ್ಮ 4-<ಗೊಂಟು] 

ಬೋನಮಿಡು (ಕ್ರಿ). ಊಟವನ್ನು ಬಡಿಸು: ಪುಟ್ಟಂ ಸಟ್ಟುಗಮಂ 

ಕೊಂಡಟ್ಟಾಲ್‌ಸಿ ಬೋನಮಿಟ್ಟು ಬಂದೆಯೊ (ಗರಾಯು, ೭-೬೬). 
[ಬೋನ್ಮ 4-ಇಡು,] 

ಬೋನವಟ್ಟಿಗೆ (ನಾ). ಊಟಕ್ಕೆ ಕುಳಿತುಕೊಳ್ಳುವ ಮಣೆ,-ಪೀಠ (?): 
ಒಡನೆ ನಾಕೆರಡೆತ್ತು ಕುದುರೆಯ ಮಡಕೆ ಚರುವಿಗೆ ಬೋನವಟ್ಟಿಗೆ 
ನಿಡಿಯ ಹರಿವಾಣಗಳ (ಕೊಣ್ಕಾತೆ. ೨೦೬)- [ಬೋನ್ಮ*-ಪಟ್ಟಿಗೆ] 

ಬೋನವೆತ್ತು (ಕ್ರಿ). ಆಹಾರವನ್ನು ಸಿದ್ಧಪಡಿಸು; ಊಟವನ್ನು 
ಸಿದ್ಧಗೊಳಿಸು : ಮಡದಿಗೆ ಬೋನವೆತ್ತುವೆಡೆಯಾಡುವ ಬಡ್ಡಿಪ . . . 
ವೀಳೆಯಮಂಂ ತೆಗೆದೀವ ದಂದುಗಂ ತೊಡರೆ ಮನಂಗೊಳಲ್‌ ನೆರೆದರಿಂದ್ರ 
ಲತಾಂಗಿಯರನ್ನವಾಸದೊಳ್‌ (ಶತ್ಮಥಿ- ೯-6೩), [ಯೋನ್ಮ4ಎತ್ತೂ,] 

ಬೋನವೇಳಿಗೆ (ನಾ)... ಅಡುಗೆಮಾಡುವ ಪದಾರ್ಥಗಳು ತುಂಬಿರುವ 
ಬುಟ್ಟಿ: ಅನ್ನೆಗಂ ಭೀಮಸೇನನುಂ ಬೋನವೇಳಿಗೆಯಂ ಸಟ್ಟುಗವಂು 
ಮನೊರ್ವ ಪರಿಚಾರಕನಿಂ ಪಿಡಿಯಿಸಿಕೊಂಡು ಬಂದು (ಕರಣ. 6-೩೬ ಇ). 

[ಬೋನ್ಮ -ಪೇಳಿಗೆ (ಇಪೆಟ್ಟಿಗೆ)] 

ಬೋನಸ್ಸು (ನಾ). ಸಾಮಾನ್ಯವಾಗಿ ಕೈಗಾರಿಕೋದ್ಯಮಗಳಲ್ಲಿ 
ಲಾಭದ ಗಳಿಕೆ ಹೆಚ್ಚಾದಾಗ ಕೆಲಸಗಾರರಿಗೂ ಶ್ರಮಜೀವಿಗಳಿಗೂ 
ವೇತನದ ಜೊತೆಗೆ ಉಚಿತವಾಗಿ ಕೊಡುವ ಲಾಭದ ಒಂದು ಭಾಗ, 
ಅಂಶ ; ಆತನು ಸತ್ತುಹೋಗಿದ್ದಲ್ಲಿ ಅಂಥಾ ಬೋನಸ್ಸಿಗೆ ಬಾಧ್ಯರೆಂದು 
ಅತನು ನೇಮಿಸಿದವರಿಗೆ, , , ಸಂದ ಯಾವುದಾದರೂ ಬೋನಸ್‌ 
ಮೊಬಲಗು (ಗ್ರಾಶಾಳ. ೩೬) ; ಮೂರು ತಿಂಗಳ ಬೋನಸ್ಸು ಸಿಗಲೇಬೇಕು 
(ಕಕಾಳ- 0೪), [+ %o. Bonus] 

ಬೋನಾಶಿ "ಬವನಾಶಿ'ನೋ. 

ಬೋನಾಸಿ 'ಬವನಾಶಿ' ನೋ. 

ಬೋನಿಕ್ಕು (ಕ್ರಿ). ಪ್ರಾಣಿಗಳನ್ನು ಹಿಡಿಯುವ ಸಾಧನವನ್ನು ಒಡ್ಡು : 
ಮಂಗ ಹೌದಲ್ಲ, ಒಡೆಯರೆ, ಮಂತ್ರಕ್ಕೆ ಬರದೇ ಇದ್ದರೆ ಬೋನಿಕ್ಕೋದು 
(svn. ೩೬6). [ಬೋನು ಇಕ್ಕು] 

ಬೋನಿಗ (ನಾ). ಪ್ರಾಣಿಗಳನ್ನು ಹಿಡಿಯುವ ಸಾಧನವನ್ನು ಒಡ್ಡು 
ವವನು ; ನೆಲೆಯನಂಬಿಗ ಬಲ್ಲ ಬಲೆಯ ಬೋನಿಗ ಬಲ್ಲ (ಸರ. ೦೦೨). 

[ಬೋನು ೬ - ಇಗ] 

ಬೋನು (ನಾ). ೧. ಪ್ರಾಣಿಗಳನ್ನು ಹಿಡಿದಿಡುವ ಸಾಧನ; ಪಂಜರ; 
ಗೂಡು : ಸ್ತೂರಿಮ್ಮಗಂಗಳಂ ವಿಸ್ತಾರವಾಗಿ ಪಿಡಿದು ಬೋನುಗಳಂ 
ಕೂಡುತ (೩3ಗಂಧಿ. 35-08); ಅನೇಕ ನಮೂನೆಯ ಇಲಿ ಹಿಡಿಯುವ 
ಬೋನುಗಳಿವೆ (ಅರು. ವಿ. (ಆಲಂ) ಇತರರನ್ನು ಪೇಚಿಗೆ 
ಸಿಕ್ಕಿಸುವ ಉಪಾಯ: ತಾನು ಒಡ್ಡಿದ ಬೋನಿಗೆ ಸುನಂದ 
ಬಿದ್ದಿದ್ದಾಳೆ (ರೂರೆಟ್ಟಿ, ೦೦೭). 
[ದೇ.॥ ತಮಿ, ಪೋನ್‌ ತುಳು, ಬೋಣ- ಬೋನು; ತೆಲು. ಬೋನು] 


ಬೋಯಿಗ 


ಬೋಬಾಟ 'ಬೋಭಾಟೆ' ನೋ. 
ಬೋಭಾಟೆ, ಬೋಬಾಟ (ನಾ). ತಕರಾರು ; ಬೊಬ್ಬಾಟ : ಇನ್ನು 


ಮುಂದೆ ಇಂಥಾ ಪ್ರಕಾರದ ಬೋಭಾಟೆಗಳು ಬರಲಿಕ್ಕಿಲ್ಲವೆಂದು ನಾವು 

ಬಹಳ ಹವಣಿಸುತ್ತೇವೆ (ಮುಂೃಾ್ಠಾ, 6). ಬೋಬಾಟ: ನಮ ಮನಿಗಿ 

ಬಂದ್ರ ಬೋಬುಟ ಆಗುದು ತುರ್ತ (ಕಣ. ಆ). ಬೊಬ್ಬಾಟ'ಹೋ. 
[.-ಮರಾ, ಬೋಭಾಟ. ಬೋಭಾಟಾ] 


ಬೋಯ, ಬೋಯಿ, ಬೋವ: ಬೋವ್ಮಿ ಬೋವು, (ನು). ೧. 


(ಇತರರಿಗಾಗಿ ಅಡುಗೆ ಮಾಡುವುದು, ಸಾರಥ್ಯಮಾಡುವುದು 
ಇತ್ಯಾದಿ) ಸೇವೆ ಮಾಡುವವನು ; ಸೇವಕ ; ಪರಿಚಾರಕ : ಅಲ್ಲಿ 
ಬಸದಿಯ ಕಸಂಗೈಗ)ಳೆವ ಬೊ: [ಪ]ದ್ವಂಗೆ ಪಾಗವೊಂದು (ಎ೩. 1x, 
೨೬೩-0೦3; 1117). `ಬಂಡ್ಕಿ' ಪರಾ. ೨. ಬೆಸ್ತ; ಮಿನುಗಾರ ; 
ಬೆಸ್ತ, ಭಾದೆಲ, ಬೆ. ಬಲೆಯನ್ನು ಬೀಸಿ ವಿನು 
ಹಿಡಿದರೆ “ಲೊ ಬೆಸ್ತ, ಲೊ ಬೋಯಿ ಎಂದು ಅವನನ್ನು ಅವಮಾನ 
ಪಡಿಸುತ್ತಿದ್ದರು (ಹಟ: ೨0). ೩. ಕೆಲವು ವ್ಯಕ್ತಿಗಳ ಹೆಸರಿನ 
ಕೊನೆಯಲ್ಲಿ ಸೇ ಶಬ್ಧ; ಇದು ಸಂಸ್ಕ ತದ 'ಭೋಜಕ' 
ದಿಂದ ಬಂದಿದ್ದು. "ಬ್ರಾಹ್ಮಣ ಎಂಬ ಅರ್ಥವಿದೆಯೆಂದು ಕೆಲವು 
ವಿದ್ವಾಂಸರ ಅಭಿಪ್ರಾಯವಿದೆ. ತೆಲುಗಿನಲ್ಲಿ ಈ ಶಬ್ದಕ್ಕೆ 
“ಬ್ರಾಹ್ಮಣ' ಎಂಬ ಅರ್ಥವಿದ್ದು, ಶಾಸನಗಳಲ್ಲಿ ಪ್ರಯೋಗ 
ವಾಗಿದೆ ಎಂಬ ಸೂಚನೆಯೂ ಇದೆ: ಸಿಂಗಬೋಯಂ ಮಾಡಿದ 
ಅಗ್ರಂ ಒನ್ನು (ಕಾ. 111-1, ೦-೬; ಸು- 1200); “ಬೊಪ್ಪಿಬೋಯ', 
" ಮಂದುಬೋಯ' ಪರಾ. ೪. ಕಲ್ಬುಕುಟುಕರ ಹೆಸರಿನ 
ಕೊನೆಯಲ್ಲಿ ಸೇರುವ ಶಬ್ದ: (೪. ಬೋಯಿ : ೫. ಪಲ್ಲಕ್ಕಿ 
ಯನ್ನು ಹೊರುವವನು : ಭರತಚಕ್ರಿಯ ಪೊತ್ತ ಬೋಯಿಗಳಿಗೆ ಸ್ವರ್ಗ 
(ಕಂತ: ೭೭-೦೩೩); ನಿಮಗೆ ಪಾಲ್ಕಿ, ಬೋಯಿಗಳನ್ನು ಕರೆಯಿಸಿ ಕೊಟ್ಟು 
ಕಳುಹುವೆನು (69. ೧೩೭. ಬೋವ: ೧. ಲಂಚಮಿತ್ತುಂ 
ಪಿರಿದುಂಬರು ಬೆಸದ ಬೋವರಟ್ಟಡುಗೆಗಳಂ (ಸನಕ. ಅರರ: 1, 0೨ ೨೪); 
ದೇವರಿಗೆ ಬಿಟ್ಟ [ಸೀಮೆ]ಸರ್ವ್ವಮಾನ್ಯವಾಗಿ ಬೋವಂಗೆ ಬಿಚ್ಚಿ ಮತ್ತ ೨ 
(4994. 3x, ೬೭-೦6; 1107) ೨. ಬೋವರ್ಕಳಿಂದಿವರ ಮದವ ಮುಜು 
ಸುವೆವೆಂದು ಆವೂರ ನೆರೆಹೊರೆಯ ರಬ್ಬಿ ಲರನೊಡಗೂಡಿ. .. ಕಳುಹಿದ 
ರಥಮರು (1ಕ್ಕಊ- 3-03)- "ಬಂಡ್ಮಿ' ಪರಾ. ಬೋವ್ಕಿ : ೫, ಪಲ್ಲಕ್ಕಿ 
ಹೊರುವ ಉದ್ಮೋಗದಿಂದ ಬೋವಿ ಎಂಬುದಾಗಿಯೂ ಕರೆಯಲ್ಪಡುತ್ತಾರೆ. 
(ುಳುಕಾ, ೨); ಈ ಬಡ ಬೋವಿಗಳು ಬಿಟ್ಟಿಯ ಹಿಡಿದು ದಮ್ಮು 
ಹತ್ತುವಂತೆ ಓಡಿಸುತ್ತಿರಲು (ಕಾಶ್ಮುತ- ೧೧). ಓ. ಹರಿಗೋಲನ್ನು 
ನಡೆಸುವವನು; ಅಂಬಿಗೆ: ಹರುಗೋಲು ಹಾರುವ ಬೋವಿಗಳಿಗೆ 
(ಕ. 7111, ತೀರ್ತಶ- 0೩೭-೨೦೦; 372). ಬೋವು : ೧. ತಿಳುವಂಗಡಿ 
€ ಮತ್ತಮುಗಡಿಗಳೊಳ್ಳಣ ೧. . . ಜಗತಿಯ ಬೋವುಗಳೊಳ್ಳಣ ೧ 
(se: vanes; 1003). 

[ದೇ,॥ ತಮಿ. ಪೋಯಿ, ಪೋಕಿ; ಮಲ. ಬೋಯ ; ತುಳು, ಬೋಯಿ, 
ಬೋವಿ ತೆಲು. ಬೋಯಿ./ಮರಾ. ಭೋಈ] 


40|ಬೋಯಿ "ಬೋಯ' ನೋ. 


ಬೋಯಿಕೆ (ನಾ). (ಸಾರಥ್ಯ ಮಾಡುವುದು ಮುಂತಾದ) ಸೇವೆ 


ಮಾಡುವಿಕೆ; ಪರಿಚಾರಿಕೆ. "ಬಂಡ್ಕಿ' ಪರಾ. [ಬೋಯ 4 ಇಕಿ] 


ಬೋಯಿಗ (ನಾ). ಒಬ್ಬಾತನ ಹೆಸರು; ಕೋಣಿಯ ಗಂಗನ ಮೊತ್ತ 


ಮೆಲ್ಲಮಂ ಬೆದಜುವಿನಂ ಕೆರಳ್ಹಿ ತ.ಟಃಲಾಳ್ಗಳನಿಕ್ಕಿ , , . ಅದಟಿ 
ನಳುರ್ಕೈಯಂ ಮೆದು. ಸಾವುದು ಬೋಯಿಗನನ್ನಿಳಾಗ್ರದೊಳ 
(ಎಕ. 11, ೦5-09 ; ಸು. 940). [?] 


ಬೋಯಿತಿ ೬೬೬೮ ಬೋರ್ಕೆ 


ಬೋಯಿತಿ, ಬೋವಿತಿ (ನು). ಅಂಬಿಗರ ಜಾತಿಗೆ ಸೇರಿದವಳು: | |[ಬೋರಮಾಳು :ಬೋರಮಾಳ' ನೋ. 
ವ್ಯಾಸ ಬೋಯಿತಿಯ ಮಗ (0%. ೩60) - ಬೋವಿತಿ ; ಜನಿಸಿದನು] |ಬೋರಲಿಡು (ಕ್ರಿ), ಮಗುಚಿ ಹಾಕು: 
ಬೋವಿತಿಯಲ್ಲಿಯಾ ವ್ಯಾಸನಾಮದಿಂದ (ಶಕ್ಕೆಫು. ೩-೦೦-೬೪) - ಬೋರಲಿಟ್ಟ 
[ ಬೋಯ 4 ಇಣತ್ತಿ (ಆ ಇತ್ತಿ) ) 

ಬೋಯ್ಸ್ಗವರ್ಮ (ನಾ). ಒಬ್ಬಾತನ ಹೆಸರು: ಶ್ರೀ ಮದಾಳು| 5 | ಬೋರಲು (ನಾ). ತಲೆಕೆಳಗ: 
ವರ[ಸ]ರ್‌  ಬೋಯ್ಸವರ್ಮರ ನಾಟು ಮುದಿಮೆಯು(ಳ್‌]... ೬ ೬೬ ಅಲ್ಲೇ ಜೋ 
ಸುಂಕಮರ್ಮದಾನ ಕಾದರ್‌ (ಇ. 1%, 5೧-3; 100), 
[ಬೋಯ್ಸು ? -೬ ವರ್ಮ, ] 

ಬೋರ್‌ (ಅ). ಒಂದು ಅನುಕರಣಾವ, 
ಬೋರ, (ನಾ). ೧. ಮಾಸಲುಗೆಂಪು ೭ 
ಪರು. ೨. ಮಾಸಲುಗೆಂಪುಬಣ್ಣದ ಕು: 


ತಳೆ ಮೇಲುಮಾಡು: 

ತಿರುವ ನೀಲದಿಗಂತ (ತುತೂ: 3೪೪). 

4 ಇಡು) 

ಡಮೇಲು: ಆ ಪಾತ್ರೆಗಳನ್ನು 

ಹಾಕು (ಉರುಳು 28) ; ಕಂಬಳಿಯ ಮೇಲೆ 

ಬೋರಲಾಗಿ ಅರೂರ್ವ ಬಿದ್ದಿದ್ದ (ಕರಿ: ೩)- 'ಬೋರಲಿಡು' ಪರಾ. 
[ದೇ.॥ ತೆಲು, ಬೋರ್ಲ) 

೧. ಸಂಭುಮಗೊಳ್ಳು : ಸಡಗರಪಡು : 


ನು ಹಾಜಇದಡಿ ಒಯ್ಯಖ್ಯವನು (ಸರ್ವಜ್ಞ. ೧೩೬); 


'ಬೋರಾಡು' ಪರಾ. 
ಬೋರಗುದುರೆ" 


” ತುರಗ 


ರೆ: 


ಗಿಡದಾಗ ಹಕ್ಕಿ ಬೋರಾಡಿದಂಗ (ಕೋಳಗೀ- 60) ; ಹಕ್ಕೆಯಲ್ಲಿ 
೬ ಬಿಳಿದುಮಾಗೊರೆದೆ. ಕೆಂಪಿರೆ ಜನ್ನನದು ಮೂಸೆ ಬೋರನ ಕನಿ ಮಾಡಿದ ಬೋರಾಡಿ ಹಿಂಡುವ ಮೂರು 
ಮಾಸೆ ಚೀರನಕ್ಕುಂ" (ಮುಂಗಂ: 60-09] ತನ್ನಿ ಬೊಲ್ಲನ ಕೂಡೆ ಆತಳುಗಳೂ, ಎರಡು ಎಮ್ಮೆಗಳೂ ಮು: ತ್ತವೆ (4 


ಮಂಗಳನನಿರದೆ ಕೊಂಗನನಸಮನಂ ತನ್ನಿ ಬೋರನನಿರಿಸದಿರಿ ವಂಹಕರಿರ 
ನೀವು (81ಫು. ೩-10); ಸಮಸ್ತಶರೀರದ ರೋಮಗಳಲ್ಲಿಯೂ ಕೆಂಪುವರ್ಣ 
ವುಳ್ಳ ಶುಭ್ರ ರಕ್ತವರ್ಣಗಳು ಮಿಶ್ರವಾಗಿ ಮುಖದಲ್ಲಿ ಕಾಲು ಬಾಲಗಳಲ್ಲಿ 
ಕೆಂಪುವರ್ಣವುಳ್ಳ ಕುದುರೆಯು ಬೋರನೇದು ಪೇಳಲ್ವಡುವುದು (3್‌ಗಂಲ- 
00-೪). "ಬೋರೈೆ' ಪರಾ. [ದೇ.॥/ಮರಾ. ಬೋರ] 

ಬೋರ್ಯ, ಬೋರೆ, (ನಾ). ದಿವಾಳಿಯಾದವನು : ಇಂಥ ಅಪರಿಚಿತನಿಗೆ 
ಕೆಲಸ ಕೊಟ್ಟು ತಾನು ಬೋರನಾಗುವುದನ್ನೂ ಬಯಸಲಿಲ್ಲ (ಣಂ. ೯೪). 
ಬೋರ್ಕೆ : ತಾನು -ಪೂರ್ಣ ಬೋರೆಯಾಗಿ ದಾನ ಮಾಡುವುದು 
ದುಃಖಮೂಲ (960- 046): [ಮರಾ ಬೋರಾ] 

ಬೋರಂಗಿ. ಭೋರಂಗಿ (ನಾ). ೧. ಬಣ್ಣ ಬಣ್ಣದ ರೆಕ್ಕೆಗಳುಳ್ಳ 
ಒಂದು ಬಗೆಯ ಹುಳು; ಜೀರುದುಂಬಿ; ಜೀರುಂಡೆ : ಗುಲಾಬಿ 
ಗಿಡಕ್ಕೆ ಮುತ್ತುವ ಹಸುರು ಬಣ್ಣದ ಅಥವಾ ತ್ರುಮವರ್ಣದ ಜೀರುಂಡೆ; 
ಗುಲಾಬಿಜೀರುಂಡೆ :. ಬೋರಂಗಿ (1066-080₹- ಇಂಕಶಿ) ; ಏರಬಾರದ 
ಗುಡ್ಡ ಹ್ಯಾಂಗೇರಿದಿ ಬಸವಣ್ಣ ಬೋರಂಗಿ ಪಳ್ಳ ಸರಜಂಗು ಕಟ್ಟಿಗೊಂಡು 
(44೧ 0೬). ೨. (ಆಲಂ) ಒಯ್ಯಾರಿ; ಬೆಡಗಿ: ಏ ಬೋರಂಗಿ. 
ಮೈ ತೊಳಕೊಳ್ಳಲಿಲ್ಲೇನಿನ್ನು ? (ಉಾಂತಾಯ, ೩೪. ಭೋರಂಗಿ: ೧. 
ಮಳೆ ಬಂದು ನಿಂತಾಗ... ಗಿಡದಿಂದ ಗಿಡಕ್ಕೆ ಭೋರಂಗಿಗಾಗಿ 
ಅಲೆದಾಡುವುದು (ಸುತ್ತುಮು. ೪); ಭೋರಂಗಿಯ ಒಂದು ಹಸಿರುಪಕ್ಕ 
ಶಾಪಗ್ರಸ್ತದೇವತೆಯಂತೆ ಇವನ ಸೆರೆಗೆ ಸಿಕ್ಕಿದೆ (ಗಾತ. ೬೪). [ಬೋರ್‌] 

ಬೋರಂಟಿ, ಭೋರಂಗ (ನಾ). ಹಾರುವಾಗ ಶಬ್ದ ಮಾಡುವ, 
ಬೇರೆ ಬೇರೆ ಆಕಾರದ ಒಂದು ಬಗೆಯ ಗಾಳಿಪಟ : ಆ ಹುಡುಗನು 
ಬೋರಂಟಿ ಹಾರಿಸುತ್ತಿದ್ದಾನೆ. (ಕೂ): ಭೋರಂಗ : ಭೋರಂಗ 
ಆಡಿಸಲು ಬೇಕೆಷ್ಟು ? ನೂಲಿನ ಎಳೆಯೊಂದು ಸಾಕಿಲ್ಲವೇ'? (16. 
30-330). [ವಬೋರ್‌ 2] 

ಬೋರಗುದುರೆ (ನಾ). ಮಾಸಲುಗೆಂಪು ಬಣ್ಣದ ಕುದುರೆ: 
ವಾರುವದ ಬೋರಗುದುರೆಗಳೊಳ್‌ ಪೂಡಿದ ಪಸುರ್ವೊನ್ನ ರಥಮನೇಜ್‌ 
(ತುತ, 03-8೩ ನ). [ಬೋರ 4- ಕುದುರೆ] 

ಬೋರಮಾಳ, ಬೋರಮಾಳು (ನಾ). (ಎಲಚಿಹಣ್ಣಿನ ಆಕಾರದ 
ಚಿನ್ನದ ಗುಂಡುಗಳಿಂದ ಮಾಡಿದ) ಒಂದು ಬಗೆಯ ಸರ : 
ಕೊರಳೊಳಗೆ ಬೋರಮಾಳಾ ಇಲ್ಲ. ಕೈಯೊಳಗೆ ಬಿಲವಾರ [ 
(೫ರುತ- 83). ಬೋರಮಾಳು : ಕಾಸಿನ ಸರ, ಗುಂಡಿನ ಸರ . . . 
ಬೋರಮಾಳು, ನೆಲ್ಲಿಕಾಯಿಸರ, ಗೋಧಿಸರ (ಕ£ಕೋ, 1. ೪೨0). 

[ «ಮರಾ. ಬೋರ್‌ಮಾಳ್‌ ] 


೨. ಧ್ವನಿಯೇರಿಸು; ದೊಡ್ಡಧ್ವನಿ ಮಾಡು: ಮಃ 


ಅತ್ತನು 
(ಹಂರುಖ 009, 'ಭೋರಾಡು' ಪರಾ. [ಬೋರ್‌ -- ಆಡ್ಕು) 
ಬೋರಿ `ಬೋರ್ಕೆ` ನೋ. 
ಬೋರಿಗೆ 'ಬೋಹರಿಗೆ' ನೋ. 
೨9|ಭೋರಿಯ (ನಾ). ರಂಗುರಂಗಿನ ಚಿತ್ರಗಳುಳ್ಳ. ನೆಲಕ್ಕೆ ಹಾಸುವ 
ಹಾಸು; ಜಾಜಮು : ಪೊಂಬಟ್ಟೆಯ ಬೋರಿ: ರೆ)ಯದೊಳ್‌ 
ತುಂಬಿದ ಬಿತುಮುತ್ತಿನಕ್ಕಿಯಂ ಮೆಟ್ಟಿದಂದೇಂ ಬಗೆಪುಗಿಸಿದುದೋ 
ಹೇಮಾಂಬುಜದ ಮರಾಳಮಿಥುನಮಂ ತನುಮಿಥುನಂ (ಕನಂಳ್ಯ ೬-೩೩). 
[?./ಮರಾ. ಬೊ: ] 
15| ಬೋರಿಸರ (ನಾ). ಎಬೋರಮಾಳ : ಕುತ್ತಿಗೆಯಲ್ಲಿರುವ "ಬೋರಿಸರ? 
ಕೂಡಾ ಗುಂಡುಗುಂಡಾದ ಮಣಿಗಳಿರುವ ಹಳ್ಳಿಯ ಮಾದರಿಯದು. 
(ಶತಿ. 05), (ಬೋರಿ (ಎಬೋರೈ) 4- ಸರ್ಯ] 
ಬೋರು, `ಪೋರೆ' ನೋ. 
ಬೋರ್ಕು (ನಾ). (2): ಅಣಲೊಳು ಗುಡಿ[೫೫೦-. ಮಡು]ಗಟ್ಟಿದ 
30| ಬೋರು ಕೊಬ್ಬಿದ ನೆಣ ಬಾಯೊಳು ಪೊಜಮಡುವ ಹೆಣದಿನಿ ದಡಗ 
ದೈತೇಯರು ಪೆಣ್ಗಂಡು ನೊಣ ಹಾಯಗುಡದೆ ನುಂಗುವರು (ನೋತತ- 
೩೨-೩)- ₹3.3] 
ಬೋರೆ, `ಪೋರೆ' ನೋ. 
ಬೋರೆ; ಬಾರೆ, ಬೋರಿ (ನಾ). ೧. ಒಂದು ಬಗೆಯ ಮರ ಮತ್ತು 
35| ಅದರ ಹಣ್ಣು ; ಎಲಚಿ : “ಬದರೀ: ಕುವಲೀ, ಕರ್ಕಂಧೂ - ಈ ೩ 
ಬೋರೆಗಿಡವೆ ಪೆಸರ್‌” (ಕಾಯು. 3-೪0); ಕಾರೆ ಬೋರೆ ಗುಳವತ್ತಿ 
ನಗರೆ ಮುಂತಾದ ಪಣ್ಣಳ ತಂದರಾಳ್ಮನ ಬಳಿಗೆ (ರೋಚಕ, 
06-8೬) ; ಗೇರು ತಾರೆ ಬೋರೆಗಳೆಸೆದವು (890ಕಾ- ೧೩-೦೩). ೨. ಎಲಚಿ 
ಹಣ್ಣಿನ ಒಣ್ಣ ; ಮಾಸಲುಗೆಂಪುಬಣ್ಣ : ($)- ಬರೆ; ೧, ಧರೆ 
60| ಯೊಳೆಸೆವುದಾ ಕಾಳಹಸ್ತೀಶ್ವರಮೆನಿಪ್ಪೊಂದು ಪೆಸರಾಂತು ಭೂಮಿಧರಮು 
ವರಲ್ಲಿ. . . ಮಾವಂಬಟೆಯು ಬಾರೆ ನೆಲ್ಲಿ... ಬಿಲ್ಜುದಿ ಬಹುವೃಕ್ಷಂ 
ಗಳಿಂದೆ ತು: ಘೋರತರ ಕಾಂತಾರಮಿಷುದು (ಶುಜಾಶಿ ೬-೦೦), 
ಜೋರಿ: ೧. `ಬೋರಿಸರ' ಪರಾ. 
[<ಪ್ರಾ. ಬೋರ್‌. ಬೋರೀ. / ಸಂ. ಬದರೀ, /ಹಿಂ. ಬೇರ್‌, ಬೋರ್‌, 
48 ಮರಾ. ಬೋರ್‌, ಬೋರೀ] 
ಬೋರ್ಕೆ `ಬೋರ್ಕ' ನೋ. 


ತುಂ; 


ಬೋರ್ಗರೆ ೬೬೬೯ 
ಬೋರ್ಗರೆ (ಕ್ರಿ). 'ಬೋರ್‌" ಎಂದು ಶಬ್ದಮಾಡು: 'ಬೋರ್ಗರೆ 
ಯಿಸು' ಪರಾ. [ಜೋರ್‌ - ಕರೈ] 


ಬೋರ್ಗರೆಯಿಸು (ಕ್ರಿ). ಬೋರ್‌ ಎಂದು ಶಬ್ದವನಾಡು ; ಅಬ್ಬರಿಸು ; 
ಪ್ರಳಯದ ದಾವಾಗ್ನಿಯ ಕುದಿನಾಲಗೆಯಳವೆನೆ ಬೋರ್ಗರೆಯಿಸು: 
ಮುಳಿದು ಬಾಣದ ಸುಭಟರು ಮುಂದುವರಿದಾಗ ಸಲೆ ತುರುಕರನೆಟ್ಟಿದರು 
(10ಎ. ೦೯-೬೩). [ಬೋರ್ಗರೆ 4 ಇಸ್ಕು] 

ಬೋರ್ಗಲ್ಲು (ನಾ). (ಉಕ) ಒರಟಾಗಿ, ಉಬ್ಬಿರುವ ಕಲ್ಲು: ಅಪ್‌ 
ಈ ಎಲ್ಲ ಉಪಾಯಗಳೂ ಬೋರ್ಗಲ್ಲ ಮೇಲೆ ಮಳೆಗರೆದಂತಾದುವು 
(ಊಂ. ೦೪); ಫಕೀರ ಹೇಳಿಕೊಂಡುದೆಲ್ಲ ಬೋರ್ಗಲ್ಲ ಮೇಲೆ ನೀರು! 
ಸುರುವಿದಂತಾಯಿತು (ತಾರು. 6). 'ಗೋರ್ಕಲ್ಲು' ಪರಾ. 

[ಇ ಬೋರೆ (ಎಪೋರೆ) + ಕಲ್ಲು (ಆ ₹9) 

ಬೋರ್ಡು (ನಾ). ೧. ಸೀಮೆಸಂಣ್ಣದಿಂದ ಬರೆಯಲು ಬರುವಂತೆ 
ಸಿದ್ಧಪಡಿಸಿದ ಕರಿಯ ಬಣ್ಣದ ಫಲಕ ; ಕಪ್ಪುಹಲಗೆ : ರಂಗಣ್ಣನು 
ಬೋರ್ಡಿನ ಹತ್ತಿರ ಹೋಗಿ “ಶತ್ರು” ಎಂದು ಸರಿಯಾಗಿ ಬರೆದು 
(ಕಂಗಳ. 0%). ೨. ಹೆಸರು, ವಿಳಾಸ ಮೊದಲಾದುವುಗಳನ್ನು |: 
ಬರೆದು ಪ್ರದರ್ಶಿಸುವ ಫಲಕ ; ನಾಮಫಲಕ : ರಾಯರ ಮನೆಯ 
ಮುಂದಿರುವ ಒಂದು. ಬೋರ್ಡಿನ ಜೊತೆಗೆ ಇನ್ನೊಂದು ಬೋರ್ಡು] 
ಇಳಿಬೀಳಬೇಕೆಂದು ರಂಜಮ್ಮನವರ ಹೆಬ್ಬಯಕೆ (ಗಡಕ. ಆ). 
೩. ಸಮಿತಿ; ಮಂಡಲಿ : ಪರೀಕ್ಷಾಬೋರ್ಡುಗಳು ಪ್ರಾದೇಶಿಕವಾಗಿದ್ದರೆ. 
ಅನರ್ಥ ಕಡಿಮೆ (86 ೩೬೪)- 

ಬೋಲ್‌ “- ಮೋಲ್‌' ನೋ. 

ಬೋಲಬಗರಿ (ನಾ). (ಉಕ) ಕೊಬ್ಬರಿಬಟ್ಟಲಿನಲ್ಲಿ ತೂತುಕೊರೆದು 
ದಾರ ಸೇರಿಸಿ. ತಿರುಗಿಸುವ ಒಂದು ಬಗೆಯ ಆಟಿಕೆ: ಕಾರಹುಣ್ಣಿವೆ 
ಕರಿ ಹರಿದು ಮಣ್ಣೆತ್ತು ನೀರನು ಕುಡಿದವು. ಬಂತು ಪಂಚಮಿ 
ಬೋಲಬಗರಿಗೆ, ಹೆಣ್ಣು ತವರಿಗೆ ಮಿಡಿದವು (ಕಂರು- ೨-೪): [?] 

ಬೋಲಿಯಕ್ಕ (ನಾ). ಒಬ್ಬಾಕೆಯ ಹೆಸರು: ಪಾಟ್‌ಯಕ್ಕಂ ಬೋಲಿ 
ಯಕ್ಕಂ ಪುತ್ತುಣಕ್ಕೆಯ್ಯಂದಿರ್ಶ್ಯಂಡುಗ ಬಿತ್ತುವುದಂ ಕೊಟ್ಟಳ್‌ (ಎಳ. ೫111, 
ನಗರ- ೪೩-೧೦ ; 900). [? +೮) 

ಜೋಲು (ನು). [ಸಂಗೀತ] ತಾಳವಾದ್ಯಗಳ ಲಯಬದ್ಧವಾದ 
ನುಡಿತ : ಸ್ವರಪಾಠ ಮುಗಿದ ಮೇಲೆ ನಾಗಪ್ಪ ಮೃದಂಗವನ್ನು ಕೈಗೆತ್ತಿ 
ಕೊಂಡು, . . ಆದಿತಾಳದ ಕೆಲವು ಬೋಲುಗಳನ್ನು ಸಾಂಬನಿಗೆ ಅಭ್ಯಾಸ 
ಮಾಡಿಸಿದ (ಕ್ಕು. ೩3); ಅದರ ಹೆಚ್ಚಿ, ವಿನ್ಯಾಸಗಳನ್ನು ಲೆಕ್ಕಕ್ಕೆ ಸರಿಯಾಗಿ, 
ತಬಲ ಮೃದಂಗಗಳ ಬಿಗೆ ಸರಿಯಾಗಿ ಕಟ್ಟಿಡಲು ಬರುವಂತಿಲ್ಲ 

[+ ಹಿಂ ಬೋಲ್‌] 


116 


[+ ಇ0, 3041] 


೩5 


(ಐಾಂಕ್ರ- 111 ೪60), 
ಬೋವ 'ಬೋಯಂ' ನೋ. 
ಬೋವಗಾಜಿ (ನಾ). ಪರಿಚಾರಕರ ಮುಖಂಡ : 

ಪರಾ. (ಬೋವ (ಆ. ಯ)... --596) 
ಬೋವಗಾಜಾಕೆ (ನಾ). ಪರಿಚಾರಕರ ಮುಖಂಡತ್ವ... : 

“ಬೋವಗಾಖ್‌ಕೆತನ' ಪರಾ. [ಬೋವಗಾಣ + 
ಬೋವಗಾಜಕೆತನ (ನಾ). ಎಬೋವಗಾಲ್‌ಕೆ: ಮಾಯೆ . . . ಬಳಿಕಿರಿಸಿ 40 


35 
"ಬೋವಗಾಟ್‌ಕೆ: 


ಜೋ 


ಕೊಂಡಳು ನಾಗವಾಸದ ನೆರವಿ ಬಿಂದದ  ಬೋವಗಾಜ್‌ಕೆತನದಲಲ್ಲಮನೆ 
(ಪ್ರಲೀ 1-0೭) [ಬೋವಗಾಜ್‌ಕ್ರ 4 ಇತನ] 


ಬೋವಿ, “ ಬೋಯ' ನೋ. 
ಬೋವಿ `ಬೋಪ್ಮ' ನೋ. 
ಬೋವಿತಿ 'ಬೋಯಿತಿ' ನೋ. 
ಬೋವು "ಬೊ 


ಯ" ನೋ. 


ಬೋಸರಿಸು 
ಬೋವ, ಬೋವಿ, (ನಾ): ಒಂದು ಬಗೆಯ ಮರ: ಕಿರಲ್‌ಬೋಗಿ, 
ಬೋವುಮರ, ಹಿರಿಬೋಗಿ, ಕರ್ಮಲ, ಕಲ್‌ಬಾನೆ, ಶಮಿಎಲೆಭೋಗಿ, 


ಸಣ್ಣೆಲೆಭೋಗಿ (ವಳ. 9-6೬೩). ಬೋವ್ಕಿ :' ಬಿಳಿಯ 
ಮರ (ವ್ಮಕಿಗಿ. ೩೬-೬೩೦); ಹೆಬ್ಬಲಸಿನ, ಬೊ: 'ಗವಾನಿಯೆ ಮತ್ತು 
`ಅನೇಕತರದ ಮರಗಳು (ಗುಣನ- ೩೩). [೯ ತುಳು. ಬೋವ] 
ಬೋಸ್ಕ (ನಾ). ೧. ಹಲ್ಲಿಲ್ಲದವನು : “ಬೋಡ;  ಜೋಸಂ” (ಕಾರಕ್ಕೆ, 
೨೩೦). ಪಿ. (ಕರಾ) ಬೆ2 ಪೆದ್ದ [ಬೋಸು -- -ಅ್ಯ) 
ಬೋಸ್ತ (ನಾ). ಒಡವೆ; ಆಭರಣ: ಅಲಂಕಾರ : ಕೈಲಿ ಕಾಸಿಲ್ಲ 
ಮೈಲಿ ಬೋಸಿಲ್ಲ (ಬೋಸ ಭೂಷಣ) ಹೋಗೊ ಸೂಳೆ ಕಂಡು ಹಮ್ಮೈಸಿ 
ಬಿದ್ದನಂತೆ (ಮಾಮಾ ೧೩೨). [ಆ ಸಂ. ಭೂಪ] 
ಬೋಸಡಿ "ಭೋಸಡಿ' ನೋ. 
ಬೋಸರ (ನಾ). ಪಂಚೆ: 
(4202. ೬೫ 
ನೆಲನು (ಕುವ ೩-66); ಬೋಸರದಿಂ 


ಬೋಸರಗಿತ್ತಿ (ನಾ). ವಂಚ! 


, ಬೋವಿಯ 


ೀಸರೆಂ ಕಪಟಾದರಂ ” 
'ಚುತನ ಹೆಚ್ಚಿ ಬೆಳೆವ ಬಲು 
ದ ಕಯ್ಮುಗಿದು (೩೪ 


, ಬೋಸರದ ಗರುಡಿ ವ 


ಕಿ. ೦೪೦-೨೦). 
ಮೋಸಗಾಶಿ: ಒಬ್ಬರ ಕೈವಿಡಿದು 
ಒಬ್ಬರಿಗೆ ಸನ್ನೆಯ ಮಾಡುವ ಬೋಸರ 
೬.೬ ಕೋಟಲೆಗೊಳಲೇತಕ್ಕೆ (ತನ್ನನ, ಕ. 


ತ್ತಿಯಂತೆ , 


[೫೫ಂ. ಹಾದರ] 


900-೨83); ವಂಚಕಿ ಬೋಸರಗಿತ್ತಿ ವಂಶವರ್ಜಿತೆ . . , ತೇಪೆಯೊಡ 
ನಾಡಿದ ಪೆಂಡತಿಗುಂಟೆ ಸಜ್ಜನಂ (ಬಕ್ಕಂ! ೦೫.೬). [ಬೋಸರ ಸ. -.ಗಿತ್ತಿ] 
ವಂಚನೆ : ಠಕ್ಕು ಢಾಳಕತನ ಬಲು 


ಬೇಳಕ್ಕೆ ವೈಶಿಕಗಳೆಂಬಿ 
ಬಾಳಿದ ಬಿ 


ಕೆ ಸಿಕ್ಕುವರೇ ಕೋವಿದರು (ಕ೫೫ಂ. 
ಬೇಳಿಗೆಬ್ಬೆಗಳ 
ಬರ್ಪುದೇಳಿಗೆಯೆಂತೊ 


೨೮-೬೦); 


ಳಿರ್ಪ ಬುದ್ಧಿ ಬೂತಾಟಮಂ 

ಬೋಸರಣೆ ಚಾಳವೆತ್ತರ ಭತ್ತರೆಂದು ಬಣ್ಣಿಸಿ 

[CET [ ಬೋಸರ . -- ಅಣೆ] 

ಬೋಸರಿಗೆ (ನಾ). ಮೋಸಗಾರ ; ವಂಚಕ ; ಕಾಮದೇದಂಗೆ 
ಬೋಸರಿಗಂ ನಿಂದುಟ್‌ಯೆಂಬರಾ ಪುರದ ವೇಶ್ಯಾಮಾಟದೊಳ್‌ ಚೇಟಿಯರ್‌ 
(ಹೂಕ್ಕಿಸು. 9-044); ನೀನಲ್ಲದೆಯನ್ನಿಗರೆನ್ನ ತಾಯ ಸಮಾನವೆನುತ 
ಭಾಷೆಯ ಮಾಡಿ ಮಾನಿನಿಗೊರ್ವ ಬೋಸರಿಗನಾಣೆಯನಿತ್ತು ತಾನಂದು 
ಪೊಜಮಟ್ಟನಾಗ (ಶ್ರೀಶಾಂ. ೦೩-೬೦); ಕೊಡದೆ ಬೂಟಕವಾತಿನಲಿ ಮನ್ಮಥ 
ಕೇಳಿಗೊಡನೈದುವ ಬೋಸರಿಗನ ನಡೆ ನಾಳೆ 8ರೆವೆನೆಂದೆಬ್ಬಿ ಸಿ ಪೊನ್ನೀವ 
ಕಡುದಾತನ €ರೆ ಮಗಳೆ (ಕಂಸಂ- ೬-೦೪೬). [ಬೋಸರ 4 ಇಗ] 

ಬೋಸರಿಗತನ (ನಾ). ಮೋಸ; ವಂಚನೆ: ಬೋಸರಿಗತನದಿಂದ 
ಒಡಲ ಹೊರವಳುಂತೆ ವಾಗುದ್ವೈತದಿಂದ ಹೊರದ ಶಬ್ಧಲೋಧಕರಿಗೆ 
ನಿಜಗುರುಭೋಗೇಶ್ವರರರಣರ ತು ದೊರಕೊ: (ಸಳವ, 
11, ೨೦೨-೩೬೨); ಮತ್ತೀ ದುಷ್ಟತನದ ಬೋಸರಿಗತನವೇಕೆ (ಕಕಕಾ- 

ನನಗೆ ಬೋಸರಿಗತನಮಂ ನುಡಿದು... ನಿನಗೆದೇಹಾರಮಂ 

೨ ಬಲ್ಲೆ ನಾನು (ನ್ಮ. ೫-೨4). 
[ಬೋಸರಿಗೆ 4. - ತನ] 

ಬೋಸರಿಗೆ (ನಾ). ಇ. ಬೋಸರಿಗತನ : ಹಾಸ್ಮರಸವ ಬಲ್ಲವಗರಸಿಚ್ಚೆಯ 
ಬೋಸರಿಗೆಗೆಯಪಮಾನ ದಾಸಿಯ ಬಿಟ್ಟು ಕಠಿಣತನವಾತಂಗೆ ಲೇಸು ಸೇವೆ 
(3578, 0೬-೨೪), [ಆ ಬೋಸರ ] 

ಬೋಸರಿಸು (ಕ್ರಿ). ೧. ವಂಚಿಸು ; ಮೋಸಗೊಳಿಸು : ಏತಕೆಲೆ ದನು 

ಜಾರಿ ಠಕ್ಕಿನ ಮಾತಿನಲಿ ಬೋಸರಿಸಿ ನಮ್ಮನು ಬೂತು ಮಾಡದೆ ಹೋಗು. 

(ಕಕ್ರೂತ 5-50): ಸವಿನುಡಿಯಿಂ ಬೋಸರಿಸಿ ಮಾಯೆಗೈವರ್‌ (ಇಜಾಕ್ಕ. 


ಪದವೆಂ: ೦ಬು। 


೮೪): 
ಮಾಡಿದಳಿಗೆ ತಕ್ಕುಪಾಂ 


ಸು; 


೪೦-೦೫). ೨. ಸುಳ್ಳು ಆದರವನ್ನು ತೋರಿ; ಪ್ರೀತಿಸುವಂತೆ 
ಪೆ : ನ ಜೋಸರಿಶು - ಮಿಥ್ಮಾದರೇ (ಕಪಟಮರ್ಯಾದೆ ಮಾಡು)" 


ಫಟಿಸು : 


ಬೋಸ್ಕಿ 


(ಕಮರಾ?;ನೆರೆದ ಮಿಂಡರೊಳಧಿಕನೆಂದೊಡರಿಕ್ಕಿ ಬೋಸರಿಸಿಕೆ ಳ್ಳೊತ್ತೆಯ ೦ 
(83೫. ೪-೨0). ೩. ಪ್ರೋತ್ಸಾಹಿಸು ; ಉಬ್ಬಿಸು: ವರ ಹರಿಶ್ಚಂದ್ರ 
ಸತ್ಯಂಗೆಡದಿರೆಂದು ಜೋಸರಿಸುವಂತಾಗಿ (ಹತಕಾ- ೨-೩೦); ಆಸುರದೆಡೆ| 
ಯೊಳಿರಿಸಬಾರದು ಬೋಸರಿಸಿ ನಂಬಿಸಿ ನಮಿಸಿ ಕೊಂಡಾಡಿ ಮುಂಡಾಡಿ 
(ಏಸಘು- ೧೮-೬); ಮಾಯೆ ನಿನ್ನನಗಲಿರಬಲ್ಲಳ್ಳೇ ಎಂದು ಬೋಸರಿಸುತಂ 
(ಶ್ರಳುಪು. ೩-೯೪)- [ ಬೋಸರ + -- ಇಸ್ಮು ] 

ಬೋಸ್ಕಿ (ನಾ). ಹಲ್ಲಿಲ್ಲದವಳು : “ಬೋಡೀ ಎ ಬೋಸಿ” (ಕಾರಕ. ೨೩೦): 

[ ಬೋಸ್ಕು + ಇ] 

ಬೋಸ್ಕಿ (ನಾ). ಅಗಲವಾದ ಬಾಯುಳ್ಳ ಲೋಹದ. ಗುಂಡನೆಯ 
ಪಾತ್ರೆ : ಬಚ್ಚಲಿನ ಜಗಲಿಯ ಮೇಲೆ ತುಮ್ರದ ಬೋಸ್ಕಿ ಮರದ 
ಮೊರಗೆಯಲ್ಲಿ ನೀರು ಬೆರಸಿದ ಸೀಗೇಪುಡಿ (ಶಾಳಕೊ. ೧೦೫); ಗಡಿಗೆ, 
ಬೋಸಿ , . . ಬಾನದ ಸಾಲು ಇವುಗಳನ್ನು ಜಾಗ್ರತೆಯಾಗಿ 
ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಂಡು ಹೊರಗೆ. 
(ನನ್ನೂರು. ೨೦೦). [?] 

ಜೋಸು (ನಾ). ಹಲ್ಲಿಲ್ಲದಿರುವಿಕೆ: "ಬೋಡು; ಎ ಬೋಸು" (ಕಾರಕ್ಕೆ, 

'ಬೋಸುವಾಯ್‌' ಪರಾ. 

[ ದೇ.॥ ತೆಲು. ಬೋಸಿ ಇ ಹಲ್ಲಿಲ್ಲದ ) 

ಬೋಸುಡಿ 'ಭೋಸಡಿ' ನೋ. 

ಬೋಸುವಾರ್ಯ (ನಾ). ಹಲ್ಲಿಲ್ಲದ ಬಾಯಿ; ಬೋಡುಬಾಯಿ : 
ಪಲ್ಗಳುದುರಿದ ಬೋಸುವಾಯಿಂದರಮನೆಯ ಮುಂಬಾಗಿಲೊಳು ನಿಂದ 
(ಶಂಕರಾ: ೭.೬೩). [_ಬೋಸ್ಕು - ಬಾಯ್‌ ) 

ಬೋಹಣ `ಬೋನ್ಕ` ನೋ. 

ಜೋಹಣಿಸು (ಕ್ರಿ). ಸರಿಯನ್ನು ಬಳಿದು ಮದ್ದಳೆಯನ್ನು ಸಿದ್ಧ 
ಪಡಿಸು: ಬೋಹಣಿಸಿ ಮದ್ದಳೆಗಳಂ ಶ್ರುತಿಮೋಹಿ ಸಂಧಿಸಿಕೊಂಡು! 
ನಿಲ್ಲಿರೆ ಬೇಹವರು ನೀವಿದಕೆ ಗುಡ್ಡಾದೇವಿ ಮಹದೇವಿ (ಪು. ೧೨-೪೦). 

[ ಬೋಹಣ (ಆ ಬೋನ್ಕ) 4+ - ಇಸ್ಕು ] 

ಬೋಹರಿಗೆ, ಬೋರಿಗೆ (ನಾ). ಕಸಬರಿಗೆ ; ಪೊರಕೆ : ಕೈಲೆ ಬೋಹರಿಗೆ 
ಮಂಡೆಯ ಮೇಲೆ ಸಿಂಬಿ (04ರ. ೬೩೪); ಒಂದು ಬೋಹರಿಗೆಯಂ 
ಕೊಂಡು ಬೋಹರಿಸಿ ತಂದು ಗೋಮಯದಿಂದೆ ಹೇವರಿಸಿ ಸಾರೈಸಿ 
(ಕರ, ರೇ. ೦೩೪-೩); ಸಂತಸದಿಂ ಬೋಹರಿಗೆಯಾಂತು ಮಠಮಂ . . . 
ನಿರ್ಮಳವ ಮಾಡುತ್ತೆ (ಉತ 0೪-0). ಬೋರಿಗೆ ; ಕಸಕುಪ್ಪೇರು 
ತಿಪ್ಪ ತಿಪ್ಪೆ ಬೋರಿಗೆಬಿಂದ ಕೊಡುವನು (೧೫%. ೬-೪) ; ಕೈಯಲ್ಲಿ 
ಬೋರಿಗೆಯನ್ನ್ನು ಕೊಟ್ಟು .., ಕಸವ ಬಳಿಯಲಿಕ್ಕೆ ಹಚ್ಚುವನು 
(ಕೃಶಿಶ್ರ- 36). [ ದೇ.॥ ತೆಲು, ಬೋರಿಗ. | ಪ್ರಾ. ಬೋಹನೀ ] 

ಬೋಹರಿಸು (ಕ್ರಿ). ಗುಡಿಸು ; ಕಸತೆಗೆ ; ಸ್ವಚ್ಛ ಮಾಡು : ದೇವ 
ರಾಜ ನಿಮ್ಮ ಸತ್ತಿಗೆಯ ಪಿಡಿವ ವಾಯು ನಿಮ್ಮ ಅಂಗಳವ ಬೋತರಿಸುವ 


ಬರುತ್ತಾಳೆ 


೨೩೦). 


(ಶಂಗೋ, ೨೮೦-೧೦) ; ಒಂದು ಬೋಡರಿಗೆಯಂ ಕೊಂಡು ಬೋಷರಿಸಿ 
ತಂದು ಗೋಮಯದಿಂದೆ ಹೇವರಿಸಿ ಸಾರೈಸಿ (ಕ್ಲೂರ. 


- 0೩೪-4): 


ರಾಜುಂಗಳಿಪ ಬೋಪರಿಸುವ ದಾಸಿಗೆಯಿಮ್ಮಾನಕ್ಕಿ (ಎ5. ೪1, ಕತೂಕು- 
೪೯-೩೪; 1201). [ ಇ ಜೋಡರಿಗೆ ೬ - ಇಸು] 


ಬೋಳ,'ಬೋಟ್ಕ' ನೋ. 

ಬೋಳ್ಕ "ಬೋಡ" ನೋ. 

ಬೋಳ್ಕ `ಬೋಟ್ಕ' ನೋ. 

ಬೋಳಂಗಡಲೆ `ಬೋಬಗಡಲೆ” ನೋ. 

ಬೋಳಂದರು (ನಾ). ಒಂದು ಬಗೆಯ ಮರ: ನಂದಿ, ಜೊ 


ಬೆಲ ತ್ತಿ ೭೪) - 
ಬೆಲ್ಬತ್ತಿ (ಶೃತಿ, ೨೧೮೭೪) 


[? + ತರು] i 


೬೬೭೦ 


ಬೋಳಹ 


ಜೋಳಕ 'ಬೋಳುಕ' ನೋ. 
ಬೋಳಕ್ಕಾರು (ನಾ). (ಕರಾ) ಹಣ್ಣಿನ ಪ್ರಾರಂಭದ ಸ್ಥಿತಿ: ದೋರೆ: 
ನಿನ್ನೆ ನೋಡಿದಾಗ ಕಾಯಿ ಬೋಳಕ್ಕಾರು ಆಗಿತ್ತು. 'ತೆಗೆಯಲಿಕ್ಕೆ ಹೇಳ 
ಬೇಕಂತ ಇದ್ದೆ (ಕೊರಗು. ೬೬). [ + ತುಳು. ಬೊಳಕರ್‌ ] 
ಬೋಳಗಡಲೆ ` ಬೋಟಗಡಲೆ ' ನೋ. 
ಬೋಳತರ : ಬೋ 
ಬೋಳತರಗ ' ಬೋಳದರಗ' ನೋ. 
ಬೋಳದರಗ, ಬೋಳತರಗ (ನಾ). ಒಂದು ಬಗೆಯ ಔಷಧೀಸಸ್ಯ : 
ಗಂಡಮಾಲೆ ಒಡೆಯಬೇಕಾದರೆ ಬೋಳದರಗನ ಬೇರ ನೀರಿಂಡ ಅರೆದು 
ಲೇಪಿಸಲು ಅವಶ್ಯ ಒಡೆವದು (ಶೈರಸಾ- 31, ೦೭೨); ಕೊತ್ತಂಬರಿ. ಬೋಳ 
ದರಗನ ಬೇರು. ಸೂರ್ಯಭಕ್ತನ ಬೇರು... ಪ್ರಾತಃಕಾಲದಲ್ಲಿ ಗ ೪ 
ತೂಕವಂ ಸೇವಿಸುವುದು (ಕಕ್ಕೆ, ೨೦). ಬೋಳತರಗ: ಹಿಪ್ಪಲಿ, 
ಬೋಳತರಗ್ಗ ಹಾವುಮೆಕ್ಕೆಯ ಬೇರು ಇವಿಷ್ಟನೂ ಸಮಾನವಾಗಿ ತೆಗೆದು 
ಕೊಂಡು ನಿಂಬೇಹಣ್ಣಿನ ರಸದಲ್ಲಿ ಅರೆದು ಕುಡಿಸಲು ಕಚ್ಚಿದ ವಿಷ 
_ ಶಮನವಹುದು (ಕೈರೃತಾ, 11, ೨೨೦). ` ಬೋಟಿತರ ` ಪರಾ. (2) 
ಬೋಳಮಟೆ (ನಾ). ಒಂದು ಬಗೆಯ ಸಸ್ಯ ; “ ಅರೆನೆಲ್ಲಿ. . . ಗೊದ್ಧನ 
ಮರೆ. ಬೋಳಮಟೆ: ಹಾಲಳುಲಿಗೆ, ಗಾಂಗೇರುಕ- ಕಾಷ್ಮನೆಲ್ಲಿ. ಬಾಲಿಗೆ” 
(44೬. ೬೪); ಗೊದ್ದನ ಮರ, ಹಾಲಬಲಗೆ: ಬೋಳಮಟೆ (ಮಿಗ, 
೩೯-೭೬೫). [ಮೋಳೆ 4 ಅಮಟ್ಟೆ (ಆ ಅಂಬಟಿ)] 
ಬೋಳೆಯಿಸು, ಬೋಳಯ್ಸು. ಬೋಳವಿಸು. ಬ ಳ್ಳಿಸು (ಕ್ರಿ) 
ಪುಸಲುಯಿಸು ; ಉತ್ತೇಜಿಸು ; ಸಮಾಧಾನ ಮಾಡು; ಸಂತೈಸು: 
ಸಜ್ಜೆವನೆಗುಯನ್ನಿ ಸಜ್ಜನಸ್ನೇಹದಿಂ ಸಾಗಿಸಿ ನೋಡಿ ಭೋಗದೊಳ್‌ 
ಬೋಳಯಿಸಿ ರಾಗದಿಂ ಮೇಳಯಿಸಿ ಬೋಳಯಿ 
ಸುತ್ತುಮಾ ತುರಗಮಂ... ಉಜ್ಜ, ಎಲಿರತ್ನಕುಂಡಲಾಂದೊಳಕಪೋಲಭಿತ್ತಿ 
ಯುಗನಿಂತೆಸೆದಂ ಬರುತುಂ ಧರಾಧಿಪಂ (ಕುಸುನೂ. 8-43) ; ಶುರಗವನು 
ಬೋಳಯಿಸಿ ವ;ಫೆಯ ತಿರುಹಿ . , , ಕೃ ಷ್ಣ ಪಾರ್ಥನ ರಥವ ಲುಳಿವಡೆದ 
(ಕುರ್ಶಾಂ- ೬-2),  ಬೋಳಯ್ಸು ; ಹರುಷ ಮಿಗೆ ಮುದ್ದಾಡಿ 
ಬೋಳಯ್ಲಿದ ನಿಜಾರ್ಭಂನ (೫೧. ೩-೨0), ಬೋಳವಿಸು: 
ಬೇಗದೊಳಾದಂ ಮನಮಿಸಾಯೆ ಬೋಳವಿಸುತುಂ. (ಕುಸುಮಾ- 6-೭0); ತೋಳ 
ಹಿಡಿದೆಳೆದಪ್ಪಿ ಪಾರ್ಥನ ಬೋಳವಿಸಿದನು 
ಫಲುಗುಣನ (ಕುವ್ಮಾ 9-00-83); ಬೋಳಿವಿಸಿದನು ಸಕಲಸಮರ 
ಭಟಾಳಿಗಳೆ ಸನ್ಮಾನದಲಿ (ತೊರ. ೬-೨೦೨) ; ಬೋಳೈಸು : 
ಪಾರ್ಪತೀಪತಿ ಹರಿಶ್ಚಂದ್ರನಂ ತಲೆದಡವಿ ಬೋಕೈಸಿ ಕೌಶಿಕಂಗಿಂತೆಂದನು. 
(ತಕಾ- 0-00); ನಂಬುಗೆಯ ನುಡಿಯಲಿ ಭಾನುಮತಿಯರ ಬಗೆಯ 
ಸಂತೈಸೆಂದು ಬೋಳೈಸಿದನು ಸಂಜಯನ (ಕವಗ. &-೬ಟಿ; ಆ ನೃಪಾಲಕಂ 
ಸೋದರವೆಹರಸಿ ಮುನಿವರನ ಪದಕೆಅಗಿದೊಡೆ ಮಣಿದೆತ್ತಿ ಬೋಳ್ಳಿಸಿ ಪರಸಿ 
ಮಂತ್ರಾಕ್ಷೆತೆಯನಿತ್ತು (ತೈಬಥಾ, ೨-೦೪). 
ಬ ಯ ತು 
ಬೋಳಯ್ದು * ಬೋಳಯಿಸು ' ನೋ. 


ಮಾನು 


(ne. ೨-೦೦೩ ಐ) ; 


* «ಎ ಅರಸ ಮುಂಡಾಡಿದನು 


ಬೋಳಿ ಸು 
ಬೋಕ್ಳೆಸು; 


40|ಬೋಳರೆ (ನಾ). ಚಪ್ಪಟೆಯಾದ ಕಲ್ಲು; ತಮಟಗಲ್ಲು ತೋರುವ ಬಾಣ 


ಗಲ್ಲುಗಳು ಮೋರಂತೆ ದೊಡ್ಡ ಬೋಳರೆ ಹಿಂಡುಗಲ್ಲೆಂದು ಸಾರುತಿಹರು 
ಬಲ್ಲವರು (ಪೂಜಿತ. ೦-೭೩). 
[ಬೋಳು (ಇ ಬೆ. 


2) + ಅರೆ (ಇಅಜಕ್ಕಿ)] 
ಬೋಳವಿಸು " ಬೋಳಯಿಸಂ ' ನೋ. 


*ಳಂದರು | 4 [ಬೋಳಹ (ಅ). 'ಹೋಗು' ಎಂಬ ಅರ್ಥದ ಒಂದು ಕೂಗು : ತೊಟ್ಟಿ 


ಇಹ ಬೋಳದ ಭಟ್ಮಾರಾ ಎಂದತ್ತಾ 


ಬೋಳಾಮಸ್ತಕಿ 


ಗಳ್‌ (ನಶ್ನಾಕಾ, 3-09) ; “ಬೋಳಹಬೋಳಹ-ಗಚ್ಛೆಗಚ್ಛೆ, ಹೋಗ2] 
ಹೋಗು “ಪ್ರಾ. ವೋಲ” (ತತ್ಮಾಕಾ- ಟತ್ಮಸ. ೨೬೩). `ದೇಹ್ಮಿ' ಹೋ. 
[ಆ ಪ್ರಾ. ಮೋಲ, ವೋಲಿಅ] ಎ 

ಬೋಳಾಮಸ್ತಫಿ (ನಾ). ಒಂದು ಬಗೆಯ ಸಸ್ಯ : ಕುಷ್ಕಕ್ಕೆ ;__ಬೋಳು 
ಮಸ್ತಕಿ, ಬಂಗಾಳಪಚ್ಚೆ, ಪಚ್ಚೆತುತ್ತ ಇಷ್ಟು ವರಪ ತೂಕ . . . 
ಗುಣ (ಸ್ಮರ: 009... |?) 

ಬೋಳಿ 'ಬೋಡಿ' ನೋ. 

ಬೋಳಿಸು "ಬೋಟ್‌ಸು' ನೋ- 

ಬೋಳು 'ಬೋಡು' ನೋ. 

ಬೋಳುಕ, ಬೋಳಕ (ನಾ), ೧. ಊಳಿಗದವನು ; ಸೇವಕ; ಚಿನ್ನದ 
ಬೆಳ್ಳಿಯ ಹಾಸದ ಬಿರುದಿನ ಕುನ್ನಿಗಳನು ಬೋಳು[ಾಕಾ. ೪]ಕರು 
ಮನ್ನೆಯ ಮಿಗವೇಟಿಕಾಅ ಕಂಪಿಲನ ಕೈಸನ್ನೆಯಟಃದು ನಿಲಿಸಿದರು 
(ಕು0ಸಾಂ, ೨೬-೪೦); ಮುಟ್ಟೂಳಿಗನ ಬೋಳುರನೆಲ್ಲರ ಬೀಳುಕೊಟ್ಟೊಳ 
ಪೊಕ್ಕನುತ್ಸವದಿ (ಕಸ. ೨೦-೬೨), ಬೋಳಕ : ೧. ನಿಖಳ ಬೋಳಕರ 
ಕಟ್ಟಿಗೆಗಾಅರನೇಕವುಗ್ಗಡೆ ಬೊಬ್ಬಿಟ್ಟುದು ರಾಯನೇಳ್ಗೆ ಯಲಿ (ತೋಶತ. 

- ಪಿ. ಕಲ್ಬುರ್ಗಿಯ ಸುರಪುರ ತಾಲ್ಲೂಕಿನ ಕೊಡೆಕಲ್ಲಿನಲ್ಲಿ 
ಇರುವ ಮುಸಲ್ಮಾನ್‌ಗೋರಿಗೆ ಪೂಜೆಮಾಡುವ. ಜಾಡರ ಜಾತಿಯ, 
ಹಿಂದೂವ್ಯಕ್ತಿ: ಈ ಜಾಡರಲ್ಲಿ ಒಂದು ಕುಟುಂಬದವನು ಇದರ ಪೂಜುರಿ, 
ಈ ಕುಟುಂಬದವರಿಗೆ ಬೋಳಕರೆಂದು ಹೆಸೆರಂ (ಕರ್ಶಾಸಂ- ೦೯೦). [1] 

ಬೋಳುಗರೆ "ಬಳ್ಳುಗರೆ" ನೋ. 

ಬೋಳುಗೈ (ನಾ). (ಬಳೆಗಳು ಮುಂತಾದ ಆಭರಣ, ಅಲಂಕಾರ 
ಗಳಿಲ್ಲದೆ ಬರಿದಾದ ಕೈ, ಖಾಲಿಯಾದ ಕೈ : ಬಳೆಯೊಡೆದ 
ಬೋಳುಗೈ ! ತೈಲಮಿಲ್ಲದ ವೇಣಿ ಪೊದರಾಗಿಹುದು ಪಿಣಿಲ್ಲೊಂಡು! 
(ಉಪಾ. ೬೬೨-6೬). [ಬೋಳು (ಇಬೋಡು) -- ಕೈ (ಕೆಯ್ಸಿ) 

ಬೋಳುತಲೆ "ಬೋಳುದಲೆ' ನೋ. 

ಬೋಳುದಲೆ, ಬೋಳುತಲೆ (ನಾ). ಕೂದಲಿಲ್ಲದ ತಲೆ; ಬೊಕ್ಕತಲಿ: 
ಸಿಡಿಲು ಹೊಡೆದಂತಸುರಸಭೆ £ಂಗೆಡಲು ಮೆಲ್‌ದುದು ಬೋಳುದಲೆಗಳು 
(1780, ೦೬-೩): ಬೋಳುದಲೆಯ ಬಂದಿಯೊಡನೆ ಅವನು ಹುಚ್ಚಾಬಟ್ಟಿ 
ಕೂಗಾಡುತ್ತಿದ್ದನು (ಕೃತಯ. 0೩). ಬೋಳುತಲೆ : ಒಂದು ತುಟಿನ ತುಂಬ 
ಬೋಳುತಲೆಯ ಜಾರ್ಜರಾಜನ ರೂಪಾಯಿಗಳು (ಕಂಂಶು. 30); ಬೋಳ್ಳ 
ತಲೆಯನ್ನು ನಿಧಾನವಾಗಿ ಒರೆಸಿಕೊಳ್ಳುತ್ತ . ೬.೬ ಕಣ್ಣನ್ನು ಅರಳಿಸಿದರು 
(ರಾಳತೊ. ೨). [ಬೋಳು (ಬೋಡು) *- ತಲೈ] 

ಬೋಳುಮಂಡೆ `ಬೋಟುಮಂಡೆ' ನೋ, 

ಬೋಳೆ “ಬೋಟ್‌” ನೋ. 

ಬೋಳೆ, (ನಾ). (ಕರಾ) ಗಿಡ, ಮರಗಳಿಲ್ಲದ ಬೋರೆ; ಬೋಳುಗುಡ್ಡ : 
ಹುಲ್ಲುಬೋರೆ ; ದನಕರುಗಳೆಲ್ಲ ಬೋಳೆಗೆ ಮೇಯಲು ಹೋಗುತ್ತವೆ 
(6). "ಬೋರೆ" ಪರಾ. [<ಯೋಡು] 

ಬೋಳ್ಕೆ “ಭೋಳೆ' ನೋ. 

ಬೋಳೆಯ, “ಬೋಟಿಕ್‌ಯ' ನೋ. 

ಬೋಳೆಯ್ಯ "ಭೋಳಿ' ನೋ. 

ಬೋಳೆಯತನ “ಭೋಳೆತನ' ನೋ. 

ಬೋಳ್ಳೆಸು `ಬೋಳಯಿಸು` ನೋ- 

ಬೋಟ್ಮ. ಬೋಳ್ಕ (ನಾ). ೧. ಸಾವು; ಮೃತ್ಯು: “ಜೋಟಂ-ಮಿಟ್ಟು; 
ಮುಂಡಂ; ಒಂದೌಪಥಂ” (ತನವ. 20.0). ಬೋಳ್ಕ : ೧. “ಬೋಳ 
ಯೆನಲ್‌ ಮೃತ್ಯು” (ರಣ: ೨೭). ವಿ. ಅಪಾಯ; ಗಂಡಾಂತರ; 
ವಿಪತ್ತು: ಒಂಡು ಬೋಕಕ್ಕೆ ಬದುಕಿದೆ ತಂದೆ ಸಾಲ್ಕಯ್ಯ (ತ್ತ. ನೀ. 


ಡೆಯೆ 


೬೬೭೧ 


೩6 


ಬೋಟಸು 


393-೦೧); ಹರಹರ ಮಹಾದೇವೊಂದು ಯೋಳೆಕೆ ಬದುಕಿದೆನು. (ಕುಪ್ಮಾ, 
4೨); ಶಿರವ ತಡವರಿಸುತ ಮಹಾದೇವರಿಯ ಬವರದ ಬೋಳಕೊಮ್ಮೆಗೆ 
ಹರಣವುಳಿದುದೆಯೆನುತ ರವಿಸುತನೇಖಿದನು ಗಿರಿಯ (ಕೊರಣ: ೪-೬-0೭), 

ಜೋಟರ್‌-ಸಾಯುವವರು; ಮರ್ತೃರು: ಈ ಬನ್ನದಕುನ್ನಿ 
ಮೂಬರ್‌ ಬೋಟಿರ್‌! (ಯನೂಕ್ಕ ೦೩೩-೪). 
ಬೋಟಿ `ಬೋಡ' ನೋ. 


ಎ ಬಗೆಯ ಔಷಧೀಸಸೈ: "ಬೋಚಿಂ- 
(ಕನುಡ: ಕಂ. 0). ಸಕಹಾಯ 
ಕುಜಂಗಳ ದಂತಕಾಷ್ಮದೊಳ್‌ ಬೋಟ ಕೌಂಗು... ತೊಯ್ದುಕೊಂಡು 
ಪಲ್ಲುಲಿಯೆ ದಂತ ಬಳಮಂ ಪಡೆಗುಂ (ಊಳಕೋಶ. ೩೩) ; ಉಪ್ಪಂ 
ಬೋಟಮುಮಂ ಸಮನಪ್ಪಂತಿರೆ ಊಡಿ ಪುರಿದು. ಸುವುದು ಜ್ಜ 
ಬೋಳ್ಕ : “ಇಕ್ಷುಪತ್ರಕಂ- 
ಯ ; ಬೇವಿನ ಒಳ 
ವಳ್ಳಿ, ಬೋಳ, ಕಹಿಪಡವಲ ಇವ ಕಷಾಯವ ಮಾಡಿ 
ಕುಡಿಸಿಲು ಬಹುದಿನಗಳಿಂದ ಇರುವ ವಿಷಮಜ್ಜರ 
(ನೈ, ೧೬). "ಬಾಳ್ಕ' ಪರಾ. 
[ದೇ.॥ ತುಳು. ಬೋಳ; ತೆಲು, ಬೋಲೆ ಬೋಲ./ ಮರಾ. ಬೋಳ] 
ಬೋಟಗಡಲೆ; ಬೋಳಂಗಡಲೆ, ಬೋಳಗಡಲಿ (ನಾ): ಒಂದು ಬಗೆಯ. 
ಔಷಧೀಸಸ್ಯ : “ಅಮೃೃತ-- ಬೋಟಗಡಲೆ, ಹಂದಿಗಡ್ಡೆ ” (ಶಿತಂ- ಳ್ಳ 
ಬೋಳಂಗಡಲೆ : ಶುಂಠಿ . . . ಬೋಳಂಗಡಲೆಬೇರು ಇವುಗಳನ್ನು ಸಮ 
ಭಾಗವಾಗಿ ಕಷಾಯವಿಕ್ಕಿ ಕೊಡಲು ಶೀತಜ್ವರಂ ಗುಣಮಕ್ಕು (494. ೬೬), 
ಬೋಳಗಡಲೆ ; “ದ್ವಿ: ಬಲಾ--ಕಳ್ಳೆಂಗಡಲೆ, ಬೋಳಗಡಲೆ” (ಉಾತಲೀ. 
೨-೨-೪ 5) ; ಬೋಳಗಡಲೆಯ ರಸದಲ್ಲಿ ಒಂದು ಗುಳಿಗೆಯ ಕೊಡಲು 
ಸರ್ವಜ್ವರ ಮಾಣಏುಂ (1ಕ್ಕಂ- ಆ). "ಬೋಟತರ' ಪರಾ. 
[ಬೋಟ್ಕ ೬ ೬ಡಲೆ] 
ಬೋಟತರ, ಬೋಳತರ (ನಾ). ಒಂದು ಬಗೆಯ ಔಷಧೀಸಸ್ಯ: 
"ಬೋಟತರಮದು ಪತಂ ಮಂಂಡಿ ಭಿಕ್ಷುಮೆಂದೆಸಿಸಿಕಿ” (ಮುಂಗಣ. ೩-36); 
ಆಳೆಯೊಳ್‌ ಬೋಬತರಂ ಸಿತಂಜ್ಕದೊಳಮಂಗುರ್‌ ಬೆಲ್ಲದೊಳ್‌ ನಾಗರಂ 
* ಎ ಎ ಆಯಬಷ್ಯಕರಂ (ಲೋಕೋಶ- ೯-೪4); ಜೀರಿಗೆಯುಪ್ಪೆ ಬೋಟ 
ತರಂ . . . ಇಲ್ಯವುದು ವಾಜಿಗೆ ಸರ್ವರುಜಾಪಹಾರೇಂ (5ಕ್ಕಶಾ, ೬-೩೦). 
ಬೋಳತರ : “ಮುಂಡಿ-ಬೋಳತರಂ” (ಕಾಕಕ್ಕ, ೨೬); ಬೆಲ್ಲವತ್ತಂ . . , 
ಬನ್ನಿ ಗೌರೀದರ್ಭೆ ಬೋಳತರ ನೇತ್ರಮೋಹನದಡವಿದವನ ಗರುಗಂ 
ಹಾರಿವುಳ ನೇಜ್‌ಲಪಲ್ಲವಾ ಇವು ಪತ್ರೆಗಳೊಳುತ್ತಮಂ(ಊಕ್ಕ ಶ್ರ. ೬-೦೦-೩೪), 
ಇಂಗು, ಸೈಂಧವ, ಶುಂಠಿ... ಬೋಳೆತರಂ, ವಾಯುವಿಳಂಗ 
ಗೋಮೂತ್ರವಲ್ಲರೆದು ಕುಡಿಯ ಕೊಡಲು ಹೃದ್ರೋಗಂ ಕೆಡುಗುಂ 
(49ನ್ನಿ. ೨೬6), 'ಬೋಳದರಗ' ಪರಾ. ([ದೇ.॥ ತೆಲು. ಬೋಡತರ] 
ಬೋಟ್‌ಸು, ಬೋಳಿಸು (ಕ್ರಿ). ೧. ಕೂದಲನ್ನು ತೆಗೆ; ಕ್ಷೌರ ಮಾಡು: 
ತಲೆ ಜಬೋಬ'ಸಿ ಹೋತಂ ಮಿದಿದಲೆಗುಡುವರ್‌ (ಸಮಶ. ೯-೦30). 
ಕಡೆ ಮೂಗೋಣಂ ಬೋಟಿಸಿ ನಡುದಲೆಯೊಳ್‌ ಮೆಟಸನೊಡೆದು 
(ಕನುಡ: ೧೮೮ ಕ್ರಯೋ) ; ಜಡೆಗಟ್ಟಲ್ಪಾರದೆಂದು ಬೋಟಿ (ಕರ್ನಾನು- 
೧3೦ ಶ್ರಜೋ). ಬೋಳಿಸು : ೧. ಆನು ನಿಮ್ಮ ಶರಣರಿಗೆ ಮಂಡೆಯ 
ಬೋಳಿಸಿಕೊಂಡು ಗಂಡುದೊತ್ತಾ ಬಯ್ಯಾ (0ಸತ- ೩೫೬) : ಮಂಡೆಯಂ 
ನುಣ್ಣೇಳೆ ಬೋಳಿಸಿ (8ಸಫು. ೩6-09); ದೀರ್ಥಕುಂತಳವ ಬೋಳಿಸುವಾಗ 
ಕಂಡು ಕೆಲದೊಳಿರ್ದವರು ಗೋಳಿಡರೆ (ಕರತ. ೬೬-0೨%). ೨. (ಆಲಂ) 
ನಿಶ್ಮೇಷವಾಗಿಸು ; ಇಲ್ಲದಂತೆ ಮಾಡು; ನಷ್ಟ ಮಾಡು: ಹಣ್ಣು 
ಕಾಯುಗಳಿಲ್ಲವನ್ನೂ ಬೋಳಿಸಿದರು (ಶಸುತೊ. 300). 


ದುಷ್ಟವ್ರಣದೊಳ್‌ (ಅಕಕ. ೦೨-೦೯)- 


(ಓಂ, 09) $ ವಿಷಮಜ್ವರಕ್ಕೆ ಕಹಾ: 


ಮಾಣುವುದು 


ಇವಂ 


ಬೋಟಾಸುಹ 


ಬೋಳಿಸಿಕೊಳ್ಳು (ಆ ಬಂ)ಕಳೆದುಕೊಳ್ಳು: ನಷ್ಟಮಾಡಿ ಕೊಳ್ಳು: 
ಒಂದೆರಡು ಲಕ್ಷ ರೂಪಾಯಿಗಳನ್ನು ಬೋಳಿಸಿಕೊಳ್ಳಲು ಸಿದ್ಧನಾಗಿರುವ 
ಒಬ್ಬ ನಿರ್ಮಾಪಕ ಸಿಕ್ಕರೆ ಇಂತಹ ಚಿತ್ರಗಳನ್ನು . . . ತಯಾರಿಸಬಹುದು! 
(snare, xe). [ಮೋಟು (ಆ ಬೋಡು) + -ಇಸ್ಸು] 
ಬೋಟಲ್‌ಸುಹ (ನಾ). ಕೂದಲು ತೆಗೆಯುವಿಕೆ; ಕ್ಷೌರ: “ಕ್ಷೌರಂ, | 


ಭದ್ರಾಕರಣಂ, ಮುಂಂಡನಂ, ವಸನಂ - ಈ ೪ ಬೋಟ್‌ಸುಹ” 
(ತರಡು: ೦೦೯-೬). [ಬೋಟಬೀಸು 4 ಎಹ್ಯ (ಆಪೃ)] 
ಬೋಟು 'ಬೋಡು' ನೋ. 


ಬೋಟುಮಂಡೆ. ಬೋಳಂಮಂಡೆ (ನಾ). ಇ ಬೋಳುದಲೆ: ಕರದ 


ಕಮಂಡಲಂ ಕಿಅಸಿಯ ಚಂದಿಕೆ ಮಿಂಚುವ ಜಬೋಟುಮುಂಡೆ (ಕಾಂಕೀಕೃ. |10 
೩-೪5), ಬೋಳುಮಂಡೆ: ಒಬ್ಬರು ಬೋಳುಮಂಡೆ ಅರಸರಿದ್ದರಂ ನಮಗೆ 
(ಸ್ಮಕ್ಕಜೊ- 0೬)... [ಬೋಟು (೬ ಬೋಡು) 4 ಮಂಡೆ] 

ಬೋಟ್‌, ಬೋಳೆ (ನಾ). ಒಂದು ಬಗೆಯ ಹರಿತವಾದ ಬಾಣ 
“ಬೋಟಿ - ಒಂದಂಬಿನ ಭೇದಂ"" (ಕನುಡ. ಶಂ, 0): ಬೋಟಿಯಂಬಿನ 
ಸೂಬ್ಲಿರಿ, ನಿಡುಗಲ್ಲ ಮೆಲ್ಲರಿ, ಬಡಿಗೋಲ ಜಡಿ (ಊರುಕ್ಕ. ೧೪೩-3): |15 


ಬೋಳೆ, : ""ಬೋಳಿಯೆನಲ್‌ ಶರಭೇದಂ” (೫6: ೨ಬ); ಹಿಳಿಕು 
ಕವಲಂಬು ಬೋಳೆವಿದಿರೆಲೆ. , . ಸವಿವಾಯನೆಂಬ ನಾನಾ ಸರಳನು 
ಸೆಳೆದು (ಸೋಮತ ೩-೨೬) ; ಗಜೌಯೊಂದದರೆಲ ಸರಲನ ಮಸೆದ 
ಮುದ್ಮೊನೆಯ ಬೋಳೆಯೋ . - . ಎನಿಸಿ ಕಣ್ಣೆಡ್ಡಮಾಗೆ (ಶರ್ಮರಾ- 
೩-೩೨); ದುರಿಯೋಧನನ ಮೆಯ್ಯಲಿ ಮೆತ್ತಿದನು ಮುಮ್ಮೊನೆಯ] 30 


ಬೋಳೆಗಳ (ಕುನ್ಮಾರ್ರೋ. 09-೩೦). 

ಬೋಟಿಕಿಯ, ಬೋಳೆಯ್ಯ (ನಾ). ದೇವತೆ ; ಅಮರ : “ಅಮರ್ದು 
ಗಳ್‌, ಕನಸಿಲ್ಲದರ್‌ , , , ಬೋಟ್‌ಯರ್‌ ಈ ೯ ದೇವರ್ಕಳ ಪೆಸರ್‌” 
(5583: 96-07); ಇಂದ್ರನೀತನೆ ಮತ್ತಮಿವರ್‌ ದಿಕ್ಕಾಳರೆ ಬೋಟ್‌ಯ 
ರೀಕೆಯರ್‌ ಚಂದ್ರವಕ್ತಿ ಯರಗ್ಗದ ದೇವಕ್ರೀಯೆ ಎಂದಿಂದ್ರ 
ಜಾಲಮನೀಕ್ಷಿಸಿ ಚೋದ್ಕಂಬಟ್ಟುದು ಭೂಪಸಭಾಜನಂ (ಊರ. ೪-04೬); 
ದೇಸಿಗರಂ ದೇಪರ್ಕಳ್ಳೊಡೆಯರ್‌ ಮಾಲಸ್ತಿರೆ ನೀಟ್ಕರಿಸದೆ 
ದೊರೆಗೆ ಬೋಬಕ್‌ಯರೊಳರೇ (ಕನುದ- 39 ತ್ರಯೋ); ಪೊಂಬೆಟ್ಟಂ, 
ಬೋಟಿಯರ್ಗೆ ಮೇಳದೆಡೆಯುಮೆನಿಸಿ ಕಣೊಳಿಕುಂ (ಉನೂ್ಕ: ೬-ಟ), 
ಬೋಳೆಯ್ಯ : ವಾಳದಂಡದ ಬೋಳೆಯಂಗೆ ಬಸವಣ್ಣಂ ಮೊಯ್ಯೊಕ್ಕಿ 
ಕುಳ್ಳಿರ್ದು (0೫ರ. ೪-೬೦); ನೀನಲ್ಲದೆ ಕೂರ್ತು ಪಾಲಿಸಿದ ಬೋಳೆಯರಾರ್‌ 
(ಶಂಕಶಿ: ೬೮). 

ಬೋಳೆಯರರಸ- ದೇವತೆಗಳ ಒಡೆಯ : 


ಯರರಸ (ಏತೋಕ- ಪ. 30-00); ನೆನೆದರಿಗೆ ತನ್ನನು ತೆತ್ತು 


ನೆಂಬ ಬೋಳೆಯರರಸ ನಡೆತಂದ (ಕುನ್ಮಾಣ. ೨೦-೩೨). | ೨6. 
ಬೋಳೆಯರೇಲೆಯ ಎಬೋಳೆಯರರಸ : ಸುಶಸ್ತ್ರಂಗ' 
ಬೋಳೆಯರೆಜಿಕಿಯಂ (ಒಕ. 03-030), 


ಬೋಳೆಯರೋಜ-ದೇವತೆಗಳ ಗುರು; 


ಬೋಟಕಿಯರೋಜನೆಂದು' 


ಜಾಣ್ಮೆ... 


(ರನೂಕ್ಕ. ೦೦೪-೧೦): ರೊರೆಗು ಬೋಳೆಯರೋಜನೆಂದು ` 
(86ರ: 6೪), 

ಬೌಂಡರಿ (ನಾ). ೧. ಎಲ್ಲೆ: ಮೇರೆ: ಸರಹದ್ದು. ರ. ಕ್ರಿಕೆಟ್‌ 
ಆಟದಲ್ಲಿ ಚೆಂಡನ್ನು ಹೊಡೆದಾಗ ಅದು ಮೈದಾನದ ಎಲ್ಲೆಯನ್ನು 
ದಾಟಿ ಹೋಗುವುದು, ಇದಕ್ಕೆ ನಾಲ್ಕು ಓಟಗಳ ಬೆಲೆಯಿದೆ :| 4 
ಒಂದು ಮ್ಯಾಚನಲ್ಲಿ ರಾಂ ಯವರು ಬಾಲನ್ನು ಬೌಂಡರಿಗೆ ಕಳುಹಿಸಿದರು. 


೬೬೭೨ 


ಬ್ಯಾಂಕ್‌ 


ಆದರೆ ಅಡು ಬೌಂಡರಿ ಗೆರೆ ದಾಟಲಿಲ್ಲ. ಈ ಕಾರಣದಿಂದ ಅಂಪೈರ್‌ 
ಗೌ ಆಂತ ಹೇಳಲಿಲ್ಲ (ಾ೩ಗೇ- ೦೫೦). 

[-ಇಂ, Doundary] 

ಬೌದ್ಧ (ಗು. ೧. ಬುದ್ಧಿಗೆ ಸಂಬಂಧಿಸಿದ; ಬೌದ್ಧಿಕವಾದ. 
೨. ಬುದ್ಧನಿಗೆ ಸಂಬಂಧಿಸಿದ: 'ಬೌದ್ಧಮತ' ಪರಾ, (ನಾ). 
೩ ವಿಷ್ಣುವಿನ ದಶಾವತಾರಗಳಲ್ಲಿ ಒಂಬತ್ತನೆಯದು : “ಆ 
ಮತ್ಸ್ಮನಾ ಕೂರ್ಮ... ಬೌದ್ಧನಾ ಕೃಷ್ಣನೆಂದಾತನವತಾರ ಹತ್ತಿನಿಕ್ಕುಂ” 
(ತುಂಗಾ, ೬-0); ರಾಮನಾಮ ರೆತ್ನಹಾರ ದೊರಕಿತು ಎನಗೆ... 
ಬೌಪ್ಧನೆಂಜೋ ಅತಳಗಳ ಬಿಗಿದಿತ್ತು ಬಹು ಬಗೆದಂತಿತ್ತು (ಕರಂದ- 

ಬೌದ್ಧ ಒಂಭತ್ತನೆಯ ಅವತಾರ (ಗಗತಾ. ೦೯-೪೩). 
ಳ್ಳ ಬಂದ್ಧನ ಮತಾನುಯಾಯಿ ; ಬುದ್ಧನಿಂದ ಪ್ರವರ್ಶಿತವಾದ 
ಮತದ ಅನುಯಾಯಿ ; ನರಪತಿಯ ಹೊರೆಗಾ ಸಮಯದಲಿ ನೆರೆದು 
ಜೈನರು ಬೌದ್ಧರುಂ ಧಿಕ್ಕರಿಸಿ ಬಂದಿಂತೆಂದು ಹೇಳಿದರಾ ಮಹೀಕಂಗೆ 
(ಶಿಸಪು. 30-30), [ಸಂ-] 

ಬೌದ್ಧಮತ (ನಾ), ಬುದ್ಧನಿಂದ ಪ್ರವರ್ತಿತವಾದ ಮತ ; ಬೌದ್ಧ 
ತದ ನಾಶದೋದಿಗೆ ಬೌದ್ಧಗ್ರಂಥನಾಶವೂ ಆಯಿತು (106. 03); 
ಬೌದ್ವಮತವೆಲ್ಲಾ ಒಂದೆಂದು ತಿಳಿದು ಶೂನೈವಾದವೂ ವಸ್ತುವೂದಜಿಂದು 
ಭ್ರಾಂತಿಗೆ ಅವಕಾಶವಾಗುವುದು (ಹಂದ. ೪2). [ಸಂ,] 

ಬೌದ್ಧಾವತಾರ (ನಾ). ವಿಷ್ಣು! ವಿನ ಒಂಬತ್ತನೆಯ ಅವತಾರ ; ಬತ್ತಲೆ 
ನಿಂತಗೆ ಬೌದ್ಧಾವತಾರಗೆ . . , ಮುತ್ತ ದೆಯರಾರತಿಯೆತ್ತಿರೆ (ಫಳಂರ. 


೫-೭೪-೬); 


೪-೨೦೩-೩). [ಸಂ.] 
ಬೌದ್ಧಿಕ (ಗು). ಬುದ್ಧಿಗೆ ಸಂಬಂಧಿಸಿದ : ಮುಕ್ತಾಯಕ್ಕ , . , 
ಬೌದ್ಧಿಕಅಜ್ಞಾನವನ್ನು ತನ್ನಲ್ಲೂ ಕಂಡುಕೊಂಡಿದ್ದಾಳೆ (ಕೊಕ್ಕಳು. ೦೦) ; 


ವಿಶ್ವದ ಸಮಸ್ತ ಬೌದ್ದಿಕ ವ್ಯಾಪಾರಗಳಿನೆಲ್ಲ 
ಆ ವ್ಯಾ 
ಸ್ರಂಣಾಂ: ೦). [ಸಂ.) 
ಬೌದ್ಧಿಕತೆ (ನಾ). ಬುದ್ಧಿಯ ಪ್ರಧಾನತೆ: ಪಾತ್ರರಚನೆಯ ದೃಷ್ಟ 
ಯಿಂದ ಎಡ್ವಿನ್‌ ವ್ಯಕ್ತಿತ್ವದಲ್ಲಿ ಕತೆಯ ಬೌದ್ಧಿಕತೆಯನ್ನು ತೂಗಿಸಿಕೊಂಡು 
ಹೋಗುವ ನಿರ್ಲಿಪ್ತತೆ ಇಲ್ಲ (೩೬8: ೨೪೦)... [ಸಂ, ಬೌದ್ಧಿಕತಾ) 
ಬೌಬೌ (ನಾ). ಒಂದು ಅನಕರಣ ಶಬ್ಧ : ಬೌಬೌ ಎಂದು ನಾಯಿ 
ಬೊಗಳುತ್ತಲೇ ಇತ್ತು (ಕೂ). 
ಬೌಲಿ, ಬೌಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಘನರಾಗಗಳು; 
ನಾಟ, ಗೌಲ, ವರಾಲೀ ಅಂತೆಯೇ ಬೌಲ್ಲಿ ಶ್ರೀರಾಗ 


ಮನುಷ್ಯನೇ ಕೇಂದ್ರಬಿಂದು 


(ತತ್ರ. 0೩9). 

ಬಾಳಿ : ಬೌಳಿ_ ೧೫ನೇ ಮೇಳಕರ್ತ ಮಾಯಾಮಾಳವಗೌಳನಲ್ಲಿ ಜನ್ಮ 
ಎ» ಬೆಳಗಿನ ಜಾವದಲ್ಲಾ ಹಾಡಬೇಕಾದ ರಾಗ 
*ಭೌಳಿ'ಪರಾ [<ಸಂ. ಜೌಲೀ] 

ಬಾಳಿ `ಬೌಲಿಿ ನೋ. 

ಬೃತಿಪಾತ `ಬೃತೀಪಾತ' ನೋ. 

ಬೃತೀಪಾತ. ಬೃತಿಪಾತ (ನಾ), [ಜ್ಯೋತಿ] ಇಪ್ಪತ್ತೇಳು ಯೋಗ 
ಗಳಲ್ಲಿ ಹದಿನೇಳನೆಯದು ; ಸೂರ್ಯಗ್ರಹಣ ಸಂಕ್ರಾಂತಿ ಬೃತೀಪಾತ 
ಗಳೆಂಬ ಸಂಳಪುಣ ದೊರೆಕೊಂಡಂದು (ಎಕ. ೫, ಗುಬ್ಬಿ. ೧೦-೪೩; 

ಬೃತಿಪಾತ ; ಎಣ ಸಂಕ್ರಾನ್ತಿ ಬೃತಿಪಾತದಂದು 

ಧಾರಾಪೊರ್ದ್ವಕಂ ಮಾಡಿ ಬಿಟ್ಟ ಗದ್ದೆ (ಕ. 11, 

[<ಸಂ. 
ಬೃವಸಾಯ 'ಬೆವಸಾಯ' ನೋ. 


(ಸಂಗೀತಂ. 03¢). 


ಉತ್ತರಾಯೆ: 


ಕಡೂರು. ೧೬-೩೪; 


3173). 


ಬೃವಹಾರ `ಬೆದಹಾರ` ನೋ. 
ಬ್ಯಾಂಕ್‌ `ಬಳ್ಳಂಕು' ನೋ. 


ಬ್ಯಾಂಕು 


ಬ್ಯಾಂಕು, ಬೇಂಕು, ಬ್ಯಾಂಕ್‌ (ನಾ). ಹಣಕಾಸಿನ ವ್ಯವಹಾರದ ಒಂದು. 
ಂಸ್ಥೆ ; ಖಾತೆದಾರರ ಹಣವನ್ನು ಭದ್ರವಾಗಿ ಇಟ್ಟುಕೊಂಡು 
ಬೇಕಾದಾಗ ಹಿಂದಿರುಗಿಸುವುದು. ಅದರ ಮೇಲೆ ಬಡ್ಡಿ ಕೊಡುವುದು 
ಮತ್ತು ಈ ವ್ಯವಸ್ಥೆಯಿಂದ ತನ್ನಲ್ಲುಳಿದ ಹಣವನ್ನು ಸಾಲಕೊಟ್ಟು 
ಲಾಭ ಸಂಪಾದಿಸುವುದು ಮುಂತಾದ ಅನೇಕ ಏರ್ಪಾಡುಗಳನ್ನುಳ್ಳ 
ಸಂಸ್ಥೆ ; ಬ್ಯಾಂಕಿನ ಮೂಲಕ ಹಣಕಾಸಿನ ವ್ಯವಸ್ಥೆ ಮಾಡುವುದೂ 
ಮಾಡಿಸುವುದೂ ಅನುಕೂಲವೆಂದು ತಿಳಿದು ಬಂದಿದೆ (ಕಂತ್ರ- ೬೭) ; 
ಮಗನೆನಗೋಲೆಯ ಬರೆದರೆ ಬೇಕೆನಗರ್ಥಕೆ ಬ್ಯಾಂಕಿನ ನಂಟು (2 
೨೬-೩): ಬೇಂಕು : ಬೇಂಕಿನಲ್ಲಿ ಇಟ್ಟ ಹಣವೆಲ್ಲ ವೆಚ್ಚವಾಗುತ್ತ 
(90ಕ್ಕೆ. ೦೬೪). ಬ್ಯಾಂಕ್‌ : ಅಂದು ಬ್ಯಾಂಕ್‌ ಇದ್ದುದರಿಂದ, , , 
ಬೇಸರ ಮರೆಯಲು 
ಬ್ಯಾಂಡು (ನು). 


ಸಾಧ್ಯವಾಯಿತು (ತಾಯಿಕ. 000). (ಇಂ. 1೬0೬) 


(ಸಾಮಾನ್ಯವಾಗಿ ಪಾಶ್ವಾತೃಪದ್ಧಶಿಯ) ವಾದ್ಯ 


ಮೇಳೆ: ಒಂದು ಜೋಡು ₹ರಡೀದುಜಲು, ಒಂದು ಜೋಡಿ ಬ್ಯಾಂಡು 
ತರು 89); ಎಲ್ಲಕ್ಕೂ ಮುಂದೆ ಬ್ಯಾಂಡು _ ಬಜಂತ್ರಿಯವರು 
(ಗರು: ೧). [+-%o. nana] 


ಬ್ಯಾಂಡೇಜ್‌ 'ಬ್ಯಾಂಡೇಜು' ನೋ. 

ಬ್ಯಾಂಡೇಜು, ಬ್ಯಾಂಡೇಜ್‌ (ನಾ). (ಔಷಧಿ ಹಾಕಿ ಗಾಯಗಳಿಗೆ 
ಕಟ್ಟುವ) ಬಟ್ಟೆಯ ಪಟ್ಟಿ *-ಕಟ್ಟು : ಕಂಪೌಂಡರರು ಬಂದು ಗಾಯ 
ತೊಳೆದು ಬ್ಯಾಂಡೇಜು ಕಟ್ಟುತ್ತಿದ್ದರು (ನಗು. 9೦೩);ಬ್ಯಾಂಡೇಜನ್ನು 
ಬಿಚ್ಚಿ ಮಾಯುತ್ತಿದ್ದ ಗಾಯಗಳಿಗೆ ಮುಲಾಮು ಹಾಕುತ್ತಿದ್ದಳು. 
(ಕಂ. ೨೨೬). ಬ್ಯಾಂಡೇಜ್‌: ಹೊರ್ಕುಳದ ಮೇಲೆ ಬಿಗಿಯಲು 
ಬ್ಯಾಂಡೇಜ್‌ , , . ಇವುಗಳನ್ನು ಸಿದ್ಧಮಾಡಿಕೊಳ್ಳಬೇಕು (ಗೃಹ. ೦೦೨). 

[+-%o. nanduye] 

ಬ್ಯಾಕೀರ್ಣ (ಗು)- ಹರಡಿದ; ಚೆಲ್ಲಿದ ; ದಿವಿಜದನುಜನಾಗೇಂದ್ರಭಾಸ್ವ 
ತ್ಕಿರೀಟಸ್ನೋಮಬ್ಯಾಕೀಣ: ನಾಮಣಿಕಿರಣಸಮಾವೇಷ್ಯಪಾದಾರವಿಂದಂ 
(149: :35-03-೬೮ ; 1124). [5 ಸಂ. ವ್ಯಾಕೀರ್ಣ] 

ಬ್ಯಾಕ್ಟೀರಿಯಾ (ನಾ). “ಕೊಳೆಯುವ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಮ 
ದ್ರವ್ಯಗಳಲ್ಲಿ ಉತ್ಪತ್ತಿಯಾಗಿ. ರೋಗಜನಕವೂ ಜೀವಿಸಹಾಯಕವೂ 
ಆಗಿ ಸೂಕ್ಷ್ಮದರ್ಶಕೀಯವೂ ವಿವಿಧಾಕಾರವೂ ಆದ ಏಕಾಣುಜೀವಿ 
ಗಳ ಜಾತಿಯಲ್ಲಿ ಒಂದು : ಏಕಾಣುಜೀವಿ'' (8೩0೪೫10೫. ಇಂಕು) : 
ನಮ್ಮ ಕಣ್ಣಿಗೆ ಕಾಣದೆ ನಮ್ಮ ಸುತ್ತಲು ಲೆಕ್ಕವಿಲ್ಲದಷ್ಟು ಅಣುಜೀವಿಗಳು 
ಆವರಿಸಿಕೊಂಡಿವೆ, ಇವುಗಳನ್ನು ಬ್ಯಾಕ್ಟೀರಿಯಾ (31401018) . * ೩ 
ಮೈಕ್ರೋಬ್ಲ (sicrohes) ಎಂಬ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ 
(ಸಸ್ಕೆಕಾ. 06) ; ರೋಗರುಜಿನಗಳಿಗೆ ಕಾರಣವಾದಂಥ ಜೀವಿಗಳಲ್ಲಿ 
ಮೊದಲು ಬ್ಯಾಕ್ಟೀರಿಯಾ ವೈರಸ್‌ಗಳನ್ನು ಪರಿಶೀಲಿಸಿದರೆ, ಇವು... 


ನಮ್ಮ ಮನೆಯನ್ನು ಹೊಕ್ಕು ಮಲಿನ ಮಾಡುವುವು (ಗೃಶವಿ. ೦೮೨). 


[+ ಇ0. ೫೬೦1೩. / ಐ ಇಂಗ್ಲಿಷ್‌ನಲ್ಲಿ ಇದು “pactorium’ 
ಎಂಬುದರ ಬಹುವಚನರೂಪ] 
ಬ್ಯಾಖ್ಯಾನ (ನಾ). ವಿಸ್ತಾರವಾದ ನಿರೂಪಣೆ ; ಭಬ್ಯಶ್ರವೈಕಾಬ್ಯ 


ನಾಟಕಾಪ್ಯಾಯಿಕಾಖ್ಯಾನಾದಿ ಬ್ಯಾಖ್ಯಾನವ್ಯಾಮಾರಾಬ್ಯಪತನ ಶ್ರೀಹರ್ಷ 
ಶರಸಶ್ರುತೀಶ್ವರಶ್ರ ವಣ ಪುಟಪೇಯಗೇಯಾದ್ಭುತರಸಾಸ್ಟ್ರಾದಸಂಜನಿತ ಸಂತ 
ತೋದೈೆಷ್ಠ (06. ೩1, ಬನ: 50-85; 1146), [.ಎಸಂ. ವ್ಯಾಖ್ಶಾನ] 
ಬ್ಯಾಗು (ನೂ): ಚೀಲ್ಕ ಸಂಚಿ: ಇದೋ ನಿಮ್ಮ ಬ್ಯಾಗು. ನಿಮ್ಮ ಹಣ 
(೨ರ, ೦೨). [+ ಇಂ. pag) 
ಬ್ಯಾಟರಿ (ನು). ೧. ಒಣ ವಿದ್ಯುತ್‌ಕೋಶಗಳಿಂದ ಬೆಳಗಿಸಬಲ್ಲ ಸಣ 


೬೬೭ 


20 


ಸಣ್ಣ 
ಬಲ್ಬಿ ನ ದೀಪ; ಟಾರ್ಚು; ಅಲ್ಲೊಬ್ಬರು ಇಲ್ಲೊಬ್ಬ! ರು ತಮ್ಮ ಕ್ಕೆ ಕೈಯಲ್ಲಿದ್ದ. 


4 ಬ್ಯಾಲ 
'ಬ್ಯಾಟರಿ' ಯನ್ನು ಹುಡುಗಿಯರ ಕಡೆ ತಿರುಗಿಸಿ ಬೆಳಕು ಚೆಲ್ಲಿದರು (60%. 
90); ಉಪಮೆ ಈ ದೃಷ್ಟಿಯಿಂದ ಕತ್ತಲಿದ್ದಲ್ಲಿ ಬೆಳಕು ಚೆಲ್ಲುವ ಬ್ಯಾಟರಿ 
(೫. 0% )- ೨. ಒಣ ವಿದ್ಯುತೀಕೋಶಗಳ ಶ್ರೇಣಿ: ಇನ್ಕೆರಡು 
ವಿದ್ಯುತ್ತನ್ನು ಸೃಜಸುವ ಬ್ಯಾಟರಿ ಎಂಬ ವೆಟ್ಟಿಗೆಗಿಗೆ ಹೊಗೆ 
(ಹಕ ೩೭), ೩. ತುಪಾಕಿದಳ; ತುಪಾಕಿ ಸೈನಿಕರ ತುಕಡಿ ; ನಮ್ಮ 
ಬ್ಯಾಟರಿಯ ಸರದಿ ಬಂದಾಗ ರಣಭೂಮಿಗೆ ಹೋಗಲೇ ಬೇಕಲ್ಲ? 
(೨43. ೫). 'ಬತೇರಿ' ಹೋ. [+ ಇಂ. pattery ) 

ಬ್ಯಾದ, ಬಿಯದ, ಬಿಯ್ಯದ, ಬೀಯದ (ನಾ). ಬೇಡ; ಶಬರ ; ಶೃಗಾಳ 
ವಂತನೆಂಬೊಂ ಬ್ಯಾದರಾಜಂ ಧನಮಿತ್ರನಂಬ ಸೆಟ್ಟಿಗೆ ತಂದು ಕೊಟ್ಟೊಡೆ 
(ತಾಪುಂಥ್ರ. ೦೫6). ಬಿಯೆದ : “ಬಿಯದರೆಂದುಂ, ಬಿಲ್ಲರೆಂದುಂ ವ್ಯಾಧರ್‌” 

ಬೇಡಿದೊಡೀಯದೈದೆ ಬಿಯದಂ* ಮೃಗವೂಾಂಸವ 

(ಗರಂ: 0೩೬), ಮುನ್ನೋರ್ವ ಬಿಯದ ಪುಲ್ಲೆಯ ಬಿಡಲು ಮಜಾ 

ಗುಣಿಸಿ ಮರಳಿ ತಾ ಬರಲಿಲ್ಲವೇ (ಶ್ಟಿಕಂ. 6-೩), ಬಿಯ್ಕದ : 

ಮತ್ತಿಗೆಯನು ಮಾಡಿದರು ಮೃ ಗಂಗಳ ಮೊತ್ತವನಲ್ಲಿ ಬಿಯ್ಯದರು. 

(೫೨. ೨೬-೬೦). ಬೀಯದ : ಸಿಂಗಮಿಭಕುಂಭಂಬೊಯ್ದುದಂ 

ಕುಣುತುಂ ನಡುಕಂ ಕೆಮ್ಮಿಗೆ ಬೀಯದಂ ಭರದಿ ನೋಡುತ್ತೊಂದು. 

ಪಾಟ ವಿಯೊಳ್‌ ಕೆಡೆದಾಗಳ್‌ (646. *_೨೨೬ ); ಬೆದಕಿ ಶಬರಿಯ 

ರಪ್ಪಿದರು ಬೀಯದರನರೆಬರು ಮರನನೇಣದರು (n,m. 3-೩೨). 

P ಬಿಯ್ಯದ. ಬೀಯದ--ಇವು ಛಂದಸ್ಸಿಗಾಗಿ ಮಾಡಿಕೊಂಡಿರುವ 

ರೂಪಗಳಿರಬಹುದು. [ವ ಸಂ. ವ್ಯಾಧ] 

ಬ್ಯಾದಿ, ಬಿಯದ್ಕಿ (ನಾ). ರೋಗ ; ವ್ಯಾಧಿ ; ಸೊಡರಂ ನೋಡಿದಾಗಳ 
ಕಣ್ಣೀರ್ಗಳ್‌ ಸುರಿಷಪುದುಮಂ ಕಂಡೀಗಳೀತಂಗೆ ಬ್ಯಾದಿಗಳೆಂದು ಬಗೆ 
ದಿರಿನು (ನತ್ತಾರಾ- ೨೬-೦೭). ಬಿಯದ್ಮಿ; ವ್ಯಾಧಿ-ಬಿಯದಿ (ರುದ. 
3೪ ಪ್ರಖೋ) ; ವ್ಯಾಧಿ, ಬಿಯದಿ (ಕಣಕ. 0೬೦ ಶ್ರಯೋ); ಗೋಮಾ 
ಹಾತ್ಮ್ಯೈಯಂ ಬಣ್ಣಿಪೊಡೆನಗಮಳವೆ |... ಶೃಂಗಂಗಳೆಡೆಯಂ ತುಜಳಪ, 
ಮನುಜಂಗೆ ಬಂದ ಬಿಯದಿ ತಪ್ಪುಗುಂ (ಉನ « ೦008-08). 

[<ಸಂ. ವ್ಯಾಧಿ] 

ಬ್ಯಾಪ್ತ (ಗು). ಆವರಿಸಿದ ; ತುಂಬಿದ ; ವ್ಯಾಪ್ತವಾದ ; ಕೇರ್ತ್ತಿಬ್ಯಾಪ್ತ 

ದಿಶಂ ನಾಗತಿನ್ಸಪಾಳಿನಿಂದುದಯಿಸಿದಂ (೪. 
[< ಸಂ. ವ್ಯಾಪ್ತ] 
ಬ್ಯಾಪ್ತಿ (ನಾ). ವಿಸ್ತಾರ; ಹರಹು ; ಇಂದ್ರತ್ವಮಂ ವಚ್ರಿಗೆ ದವಸಃರಂಗಾ 
ದಿನಬ್ಯಾಪ್ತಿಯ ಕೊಟ್ಟು (3ೌ23- XX, 00%-0 ; 1146), 
[ಆ ಸಂ. ವ್ಯಾಪ್ತಿ] 

ಬ್ಯಾಬ್ಯಾ (ನಾ). ಒಂದು ಅನುಕರಣ ಶಬ್ದ ; ಒಮ್ಮೊಮ್ಮೆ ಕಳ್ಳ ಕೊದಾರಿ 
ಯೊಂದು ಮಂದೆಯಿಂದ ತಪ್ಪಿಸಿಕೊಂಡು . . , "ಜ್ಯಾ ಬ್ಯಾ' ಎನ್ನುತ್ತಾ 
ರೂಪ್ಪದ ಕಣೆ ಕತ್ತಲೆಯಲ್ಲಿ ಓಡಿ ಬರುವುದನ್ನು ಕೇಳಬಹುದು. (ನಮ್ಮೂರು. 0೪). 


(sem. 8೨-004. 


KD ರಾವಣ. 43-49; un), 


ಬ್ಯಾಮೋಹ (ನಾ). ಅತಿಶಯವಾದ ಆಕರ್ಷಣೆ : ಕಾಮಬ್ಯಾಮೋಹ. 
ವಿನಿಮರ್ಮ್ಮಕ್ತರು, .. ಮುಕ್ತ್ವಾ ಜ್ಛನಾರಾಧಕರ್‌ (6. ೩೫. ಉಂ. 


03೦-೩0; 1101). 
ಬ್ಯಾರ `ಬೇರ್ಕ' ನೋ. 
ಬ್ಯಾರಿ `ಬೇರ್ಕಿ' ನೋ. 


[<ಸಂ. ವ್ಯಾಮೋಹ] 


ಬ್ಯಾಲ, ಬಿಯಳ (ನಾ). ೧. ಪಳಗದಿರುವ ಆನೆ ; ಕಾಡಾನೆ ; ಉಗ್ರ 
ವಾದ ಆನೆ: ಭಾಳಲೋಚನ ವಾಹನೋಗ್ರ ಬ್ಯಾಲನಂ ತನ್ನಿ ಪ್ರಬಲ 
ಶಂಂಡಾಲವಿಭುವಂ ತನ್ನಿ (೨ಸಫು- ೫೫-೬೩). ಬಿಯಳ : ೧. ವಾ ಳೆ. 


ಬಿಯಳೆ (16ರ. ೩೩೪ ಶ್ರಯೋ.). ೨. ಒಬ್ಬಾತನ ಹೆಸರು ; ನಾಬಳ್ಣ 
ಬಿಯಳನುಂ ಏರಿಯ ಮುಗುಳಿಯ ಕೊಮಾರಯ್ಯನುಂ 


ಬ್ಯಾಲೆ 


(ಎಳೆ. ೪1, 8ಕ್ಕನು. ೩-೦೩ ; 809?) ; ಜಕ್ಕಬೆಯ ಮಗಂ 
[<ಸಂ. ವ್ಯಾಲ] 


ಬಿಯಳ 
(ರ: ೦೨೯, ೫-೭; 7019) - 


ಬ್ಯಾಲೆ (ನಾ). ಮಾತುಗಳಿಲ್ಲದೆ, ಕೇವಲ ನರ್ತನದಿಂದಲೆ « ಅಭಿನಯಿಸುವ 


ನಾಟಕ ; ನೃತ್ಯನಾಟಕ : ಶ್ರೀ ಉದಯಶುಕರರು . . . ' 'ಬ್ಯಾಲೆ? 
ಪದ್ಧ. ತಿಯನ್ನು "ನಮ್ಮಲ್ಲಿ ಆಚರಣೆಗೆ ತರಲು ಮುನ್ನಡೆ. ಕೈಕೊಂಡರು. 
(ಕರದ ೫೬೨); ತಮ್ಮ ಗೆಲುವನ್ನು ಗಾಳಿಯಲ್ಲಿ ರೂಪಿಸುತ್ತ. ಬ್ಯಾಲೇ 


ಹುಡುಗಿಯರ ಹಾಗೆ ಹಗುರವಾಗಿ ತೇಲುತ್ತ . . ಕೈ ಬಿದ್ದ ಎಲೆಗಳ 
ಮೇಲೆ ಎಡ್ವಿನ್‌ ಹೆಜ್ಜೆಯಿಟ್ಟಿ (ಸೊಸ. ೨೬೭)- 
[+ ಇಂ. pallet] 
ಬ್ಯಾವರ್ಣಿಸು (ಕ್ರಿ). ಬಣ್ಣಿಸು ; ವರ್ಣಿಸು : ಸಮಸ್ತಸಾರಸೌಬಘಲಮನಲ 
[ಘು]ವಾಕ್ಯಂಗಳಿಂ ಬ್ಯಾವರ್ಣ್ನಿಸಿ ದತ್ತಚಿತ್ತೆಯಾಗಿ (ಸ9ಇಇ. ೫೫, ೨೦೫೩-೨6; 
1847)- [ಇವ್ಯಾವರ್ಣಿಸು] 
ಬ್ಯೋಮ (ನಾ). ಆಕಾಶ ; ಗಗನ: ಸೋಮಸುತಂ ಗೌಡಲಲ 


ಬ್ರಜ (ನಾ). ಗುಂಪು ; 


ಬ್ರತಿ (ನಾ). 


ಬ್ಯೋಮಾಂಕಂ ಸೂರನನ್ನೈ ವರ್ಶಿಸುತಿರ್ಶ್ಟ೦ (ಎಕ. ಸ) ದಾನೊ: ೧೬-84; 
[ಇ ಸಂ. EX ಮನ್‌] 

ಸಮುದಾಯ ; ಸಮೂಹ: 
ನಿಧನಪ್ರೋದ್ವೀಮನಂ ನ ಧರೆ ಕೀರ್ತ್ತಿಪ್ಪುದೆ 
[5 ಸಂ. ಪ್ರಜ] 


327)» 


ಪರಸಾಮನ್ತ 
ಕುರುಬ್ರಜೋಗ್ರ 
(ಎಕ. ಸ, ಶತ್ರರು, ೩೬-೩೦; 1199). 


ಬ್ರಣ, ರಣ, (ನಾ). ಹುಣ್ಣು ; ಪ್ರಣ ; ನೊಣನೊಲ್ವುದೆ ಚಂದನಮಂ 


ಬ್ರಣದೊಳ್ಕ ಗೃತೆಯನುಳಿಗುತೆ 'ಮಡಿಸದೆಂದುಂ (ಉಸಾರ.. 66)- ರಣ್ಯ : 
*ರಣ-ವ್ರಡಿ = ಹುಣ್ಣು” (ತರ್ಮಕೋ- ೩೬). [ನ ಸಂ. ವ್ರಣ] 


ಬ್ರತ, ಬತ್ಗಿ (ನಾ). ನೋದಿ; ನಿಯಮ ; ವ್ರತ ; ಧಾರಿಣಿಮಹಾದೇವಿ 


೬೬ ಗುರುಭಕ್ತಿಗೆಯ್ದು ಬಂದಿಸಿ ಶ್ರಾಪಕಬ್ರತಂಗಳನೇಜೀಸಿಕೊಂಡು 
ಬಬಕಿಂತೆಂದಳ'  (ನತ್ಗಾಉ. 60-06);  ತನುವಂ ತೆಯ್ದುಪ್ಪಳಕ್ಕ 


ಬ್ರತದೊಳೆನುತೆ ಕನ್ಯಾಬ್ರತಕ್ಕಂತೆ ಪೂಣ್ಮಿರ್ದೆಂ (ಕಾರಣ. ೬); ಬಾರದು 
ಬುರದು ವಿಷಯಿಗೆ ಪಶುಪತಿಯ ಬ್ರತವು (೨16. ೩೬೦). ಬತ : ಇಂತಿದೇ 
ಬತೆಮಿದೇ ಮತಮಿಂತಿದೆ ಕಜ್ಜದುಜ್ಜುಗಂ (ವೃತಂ ೩೬-೬೦) - 

[5 ಸಂ, ಪ್ರತ] 
ವ್ರತನಿಷ್ಠನಾದವನು ; ಮುನಿ; ಯತಿ: ಇದು 
ವಿದ್ಯಾದಾನಂ ದೇವಾರೆಂಗೆಯ್ವ ಬ್ರತಿಗಳುಣನ್ಬಿನ್‌ (ಎಕ. 111, ನೆಂ. ೦೫3-೦5 


ಕು. 9701); ಶ್ರೀಮತ್ಸುರೇಶ್ವರಬ್ರತಿ ಸೋಮೇಶ್ವರಚರಣಯುಗಳಸರಸಿಜ 
ಭೃಂಗಂ (28, ೫೫1111೬ 3-೬; 106); ಬ್ರತಿಗಳಿರ್ಪ ಮನೆ 
ಮಠವೆಂಬುದು (ಸರಯು. ೫೦-೦೪೩) - [೬ಸಂ. ವ್ರಶಿನ್‌] 


ಬ್ರಧ್ನ (ನಾ). ೧. ಸೂರ್ಯ. ೨. ಮರದ ಬೇರು. ೩. ದಿನ; ದಿವಸ. ೪. 


ಎಕ್ಕದ ಗಿಡ. ೫. ಸೀಸ. ೬. ಕುಮರೆ. ೭. ಶಿವ. ೮. ಬ್ರಹ್ಮ. ೯. 
ಬಾಣದ ಮೊನೆ. ೧೦. ಒಂದು ರೋಗದ ಹೆಸರು. [ಸಂ.] 
ಬ್ರಮಾತಿ 'ಬೊಮ್ಮಹತಿ' ನೋ. 


ಹ “ಬಿಯ' ನೋ. 
ಬ್ರತ್ಮು, ಬ್ರಷ್ಟು (ನಾ). (ಹಲ್ಲುಜ್ಜಲು, ಬಣ್ಣಬಳಿಯಲು. ದೂಳು 


ಹೊಡೆಯಲು. ಚಿತ್ರಬರೆಯಲು ಇತ್ಯಾದಿಯಾಗಿ ಅನೇಕ ರೀತಿಯಲ್ಲಿ 

ಉಪಯೋಗಿಸುವ) ಬಿರುಗೂದಲು. ಸಣ್ಣತಂತಿ ವಯಂತಾದುವು 

ಗಳಿಂದ ಮಾಡಿದ ಕುಂಚ : ಹುಲ್ಲುಜ್ಜುವ ಬ್ರಶ್ಮು ಮತ್ತು ಸಾಬೂನಿನ 

ಶೆಟ್ಟಿಗೆ ಕೈಸೇರಿತು (೨೫07. 000). ಬ್ರಹ್ಮ; ಬೃಡ್ಮಿಗೆ ಪೇಸ್ಟ್‌ 

ಅಂಟಿಸುತ್ತಿ, ದಂತೆ ೬.೬ ಹೊತ್ತಲ್ಲದ ಹೊತ್ತಿ ನಲ್ಲಿ ಯಾವ ಮಸಕು 

ಮಸಕು ಏನು ಅಸ್ಪಷ್ಟವಾಗಿ ಆಡಿತು ಎಂದು ಹುಡುಕತೊಡಗಿದ (ಕ್ಕ. ೪) 
[-ಇಂ. Brush] 


೬೬೭೪ 


15 


les 


ಬ್ರಹ್ಮ ಕರ್ಮ 


ಬ್ರಷ್ಟು 'ಬ್ರಶು' ನೋ- 
ಬ್ರಹ್ಮ (ನಾ) “೧. ಸಕಲಸೃಷ್ಟಿಗೂ ಮೂಲತಾರಣವಾದ, ಗುಣಾ 
ತೀತವಾದ ಪರಾತ್ಪರ "ಹಃ ಪರಮಾತ್ಮ ; ಬ್ರಹ್ಮವೆನಲದ 
ಖಂದಧಿಕವೇನಿಲ್ಲವದು ತನ್ನಿಂದ ತಾಸೆ. ತೋಳುತಿರ್ಪದೂ (ಕಮ್ಮತ- ೦-೦೪); 
ಚೈತನ್ಮಸ್ವರೂಪನಾದ ಬ್ರಹ್ಮನೆಂಬ ವಸ್ತು ಪರಬ್ರಹ್ಮ, ಅಪರಬ್ರಹ್ಮನೆಂದು 
ಎರಡು ವಿಧ (ಹಂಸಾ: ೨00); ಸತ್ಯವೆಂದರೊ ಜ್ಞಾನವೆಂದರೂ ಅನಂತ 
ವೆಂದರೂ ಬ್ರಹ್ಮವೆಂದರೂ ಒಂದೇ (ಕಾಕರ. 000- ವ. ವೇದಮಂತ್ರ. 
೩. ವೇದಗಳು. ೪. ಆಗವಂಗ್ರಂಥ ಸಮೂಹ, ೫, ಓಂಕಾರ; 
ಪ್ರಣವ: ೬. ಚತುರ್ವರ್ಣಗಳಲ್ಲಿ ಮೊದಲನೆಯದು ; ಬ್ರಾಹ್ಮಣ 
೭. ವ್ರತಯೋಗ; ತಪಸ್ಸು. ೮. ಬ್ರಹ್ಮಚರ್ಯ. 
೯. ಮೋಕ್ಷ: ಮುಕ್ತಿ: “ಕೈವಲ್ಕದಪುನರ್ಭವಂ ಬ್ರಹ್ಮವಕ್ಷರಂ , .. 
ಎನೆ ಮೋಕ್ಷಕ್ಕೆ ಪೆಸರೆನಿಕ್ಕುಂ” (ುಗರ- 6-30): ೧೦. ವೇದವೇದಾಂತ 
ಜ್ಞಾನ: ೧೧. ಬ್ರಹ್ಮನನ್ನು ಅರಿತವನು ; 
ಬ್ರಾಹ್ಮಣ: ಬ್ರಹ್ಮವಿದನಾದವನೇ ಬ್ರಹ್ಮನನ್ನು ಬಲ್ಲವನೇ ಬ್ರಹ್ಮ 
ನಗುತ್ತಾನೆ (ಕಾಕಡ. 000). ೧೨. ಆತ್ಮ. ೧೩. ಗಾಯತ್ರೀಮಂತ್ರ. 
೧೪. ಸೋಮಯಾಗದ ಹೋತೃ. "ಉದಾತ್ಯ, ಬ್ರಾಹ್ಮ ಮತ್ತು 
ಬ್ರಹ್ಮ ಎಂಬ ನಾಲ್ವರು ಯತ್ತಿ ಜನಿ ಒಬ್ಬ : ಅಗಸ್ತ್ಯಂ ಬ್ರಹ್ಮನಿರ್ದಂ 
* ೬ ಯಹಿಗಳ್‌ ಅಧ್ವರ್ಯೂದ್ದಾತೃ ಹೋತಾರರುಂ ಯಶ್ಚಿಜರುಂ 
ಸಾಮಾಜಿಕರುಮಾಗೆಸೆದರ್‌ (ರಾಮಕ್ಕ: ೪೬-೨೫) ; ಯಾಗದಲ್ಲಿ ನಾಲ್ಕು 
ಂಬವನು ಜುಗ್ವೇದವನ್ನು 


ಖುತ್ವಿಕ್ಕುಗಳು ಮುಖ್ಯವಾಗಿರಬೇಕು. ಹೋತನೆ! 
ಹ್ಮನೆಂಬವನು ಅಥರ್ವಣವೇದವನ್ನು ತಿಳಿದವನು, 


ಹೇಳುತ್ತಾನೆ... ಬ್ರಃ 
ಸರ್ವಜ್ಞನಾಗಿ . - . ತಪ್ಪಿದುದನ್ನು ತಿದ್ದುತ್ತ ಯಾಗವನ್ನು ಮುಖ್ಯವಾಗಿ 
ಪೂರ್ತಿಮಾಡಿಸುವವನು (ಸಂಕಾ- 6೩೭). ೧೫. ತ್ರಿಮೂರ್ತಿಗಳಲ್ಲಿ ಒಬ್ಬ: 


ಸೃಷ್ಟಿಕರ್ತ; ಪಿತಾಮಹ : "ಬ್ರಹ್ಮಾ, ಸೃಷ್ಟಾ, ಧಾತಾ ... 
ಕಮಲಾಸನ: ಹ ಈ ೨೦ ಬ್ರಹ್ಮನ ಪೆಸರ್‌'' (ರಾಯಿ. ೨-೬) ; 
ವಿಷ್ಣುಗೆಜಗಿ ನುಡಿದಂ ಬ್ರಹ್ಮಂ (ಗ: ೦-೫೪). ೧೬. ಬ್ರಹ್ಮ 
ಲೋಕ : ಆತ್ಮದ ಬಯಕಿವಳ್ಳಿ ದಾಂಗುಡಿ ದಾಂಟಿ ಕಾಲದೇಶಾಂಡವ 
ನೊಡೆದು ಮಾಂಟಿ ಬ್ರಹ್ಮಮಂ ತಬ್ಬುವುದು (ಕತ್ರಾಂಗ- ೬೫-೦೬೬೪). 
೧೭. ಬ್ರಹ್ಮಾಸ್ತ್ರ. ೧೮. ಐಶ್ವರ್ಯ ; ಸಂಪತ್ತು. ೧೯. ಆಹಾರ. 
೨೦. ದಿಟ ಸ ೨೧. . ಬ್ರಾಹ್ಮಣತ್ವ, ೨೨. ಬೃಹಸ್ಪತಿ. 


೨೩. ಸೂರ್ಯ. ೨೪. ಏಳುಜನ ಪ್ರಜಾಪತಿಗಳು. ೨೫. ರುದ್ರ. 
೨೬. ಇಂದ್ರ. ೨೭. ಚಂದ್ರ. ೨೮. ಅಗ್ನಿ, ೨೯. ವಿಷ್ಕಂಭ ಮೊದ 
ಲಾದ ಇಪ್ಪತ್ತೇಳು ಯೋಗಗಳಲ್ಲಿ ಸಂದು ೩೦, ಬುದ್ಧೀಜಿವಿ, 
೩೧.ಒಂದು. ಭೂತ ; ಕ್ಷುದ್ರದೇವತೆ : ಅಂದಿನ ಮಲೆನಾಡಿನಲ್ಲಿ. ಭೂತ, 
ಪ್ರೇತ, ಪಿಶಾಚಿ... ಜಟಿಗ: ಬ್ರಹ್ಮ. ಕಲ್ಲುಕುಟಿಗ ಮುಂತಾದ ಹಲವು 
ಹೆಸರಿನ ಪಲವು ಜಾತಿಯ 'ದೆವ್ವಗಳಿದ್ದವು ಶರ. ೨)... ೩೨. [ಛಂದ] 
ಅಂಶಗಣಗಳಲ್ಲಿ ಒಂದು: ಎರಡು ಅಂಶಗಳ ಗಣ : "ಬ್ರಹ್ಮೆಗಣ' 
ಪರಾ. ೩೩. Ly ಿ]ಇಪ್ಪತ್ತೇಳು ಯೋಗಗಳಲ್ಲಿ ಒಂದು : 
ವಿಷ್ಕಂಭ. ತ ಸೈಧ್ಯತಿಗಳಂಬ ಇಪ್ಪತ್ತೇಳುಯೋಗಂಗಳುಂ 
(ನೇಕ: ೨೬೨) 
ಬ್ರಹ್ಮಶೌಚ-- (ಆಲಂ) ಅತಿವಿಳಂಬವಾಗುವ ಶೌಚಕ್ರಿಯೆ : ಅವನ 

ಬ್ರಹ್ಮಶೌಚ ಮುಗಿಯುವವರೆಗೆ ನನಗೆ ಅವನನ್ನು ಕಾಯುವ ತಾಳ್ಮೆಯಿಲ್ಲ 
(649). [ಸಂ. ಬ್ರಹ್ಮನ್‌] 

ಬ್ರಹ್ಮಕಂಬಿ `ಬ್ರಹ್ಮಗಂಬಿ' ನೋ. 

ಬ್ರಹ್ಮಕರ್ಮ (ನಾ). ೧. ಯಾಗದಲ್ಲಿ 
ಮಾಡುವ ಕಾರ್ಯ: 


ನ್ನೈತತಪಂ ಬ್ರಹ್ಮಕರ್ಮಂ 


ಬ್ರಹ್ಮಕಲ್ಪ 


ಪೊಳಗಾದದಂ ತೊಜಿದು ಕಳೆದು... ತೆಂಕಮುಖನಾಗಿ ಹೋಹೆಂ 


(ಹಣ: ೨-೨೨), ೨. ಬ್ರಾಹ್ಮಣನು ಮಾಡುವ ಧಾರ್ಮಿಕ 
ಕ್ರಿಯಾಚೆರಣೆ. ಸಂ. ಬ್ರಹ್ಮಕರ್ಮನ್‌] 
ಬ್ರಹ್ಮಕಲ್ಪ, ಬ್ರದ್ಮಕಳ್ಸೆ (ನಾ). ೧. ಬ್ರಹ್ಮನ ವಯಸ್ಸು ,-- 


ಆಯುಕಾಲ. ೨, [ದ್ವೈತ] ಸೃಷ್ಟಿಕಾಲದ ಒಂದು ಭಾಗ 
ಸೃಷ್ಟಿಕಾಲದಲ್ಲಿ ಮಹಾರಲ್ಪ ಮತ್ತು ಬ್ರಹ್ಮಕಲ್ಪವೆಂದು ಎರಡು ವಿಧ . 
ಪ್ರತಿಬ್ರಹ್ಮಕಲ್ಪದಲ್ಲೂ ಸಲ ಬದೈಜೀವರುಗಳಿಗೂ ಸ್ಮಸ್ಟಿಯುಂ 
(ಕಂದಾ. ೨೪). ೩. [ಜೈನ] ಹದಿನಾರು ಕಲ್ಪಗಳಲ್ಲಿ ಒಂದು; 
“ಬ್ರಹ್ಮ ಎಂಬ ಹೆಸರಿನ ಸ ಸ್ವರ್ಗ” (ಕೈತಕೋ- 0) ; ದೀಕ್ಷೆಗೊಂಡು 
ಗ್ರೋಗ್ರತಪಂಗೆಯ್ದು ಬ್ರಹ್ಮಕಲ್ಪಕ್ಕೆ ಪೋಗಿ ಬಂದೀಗಳ್‌ ರಾವ:ದೇವ 


ನಾದಂ (ಹಣನ: 0೬-೩೭ 2, ಬ್ರಹ್ಮಕಳ್ಪ ; ೨. ಬ್ರಹ್ಮಕಳ್ಳ 
ನಿಳಯರಾದಿತ್ಯಾದಿಗಳಪ್ಪ ಲೋಕಾಂತಿಕರ್‌ .,. ಬಂದು (ಉಂತಿತು. 
6-00೭ ವ). [ಸಂ.] 


ಬ್ರಹ್ಮಕವಿ  (ನು)."ಬ್ರಾಹ್ಮಣ ಕವಿ: ಸಕಳಕಳುಬ್ರಹ್ಮಂ ಶಾಬ್ದಿಕತಿಳರಂ 
ಬ್ರಹ್ಮಕವಿಚೂಡಾಮಣಿ... [ಸಂ)ಧಿವಿಗ್ರಹಿ ಪದ್ಮರಸಂ ಸಿವಪಾದಶೇಖರಂ 


(3339- x1-i, ೩೦-೨ ; 1005). [ಸಂ.] 
ಬೃಹ್ಮಕಳ್ಳ 'ಬ್ರಹ್ಮಕಲ್ಪ' ನೋ. 


ಬ್ರಹ್ಮಕಾಂತ (ನಾ). (ವಾಸ್ತು) ಕಂಬದ ಪ್ರಭೇದಗಳಲ್ಲಿ ಒಂದು : 


ಶಿಬ್ಬಿಶಾಸ್ಟ್ರದಲ್ಲಿ ಬ್ರಹ್ಮಕಾಂತ, ವಿಷ್ಣುಕಾಂತ, ರುದ್ರಕಾಂತ ಇತ್ಯಾದಿ 
ಸ್ತಂಭಪ್ರಭೇದಗಳು ಉಕ್ತವಾಗಿವೆ (ಜೊಡ್ಮುವಾ, ೨೭)- [ಸಂ.] 

ಬ್ರಹ್ಮಗಂಟು (ನಾ). .೧. ಯಜ್ಞೋಪವೀತವನ್ನು ಧರಿಸುವಾಗ 
ಅದಕ್ಕೆ ಹಾಕುವ ವಿಧ್ಭುಕ್ತವಾದ ಗಂಟು,-ಪವಿತ್ರದ ಗಂಟು; 
ವೇದೋಕ್ತದಿಂ ಬ್ರಹ್ಮಗಂಟಿಕ್ಕಿ ಪರಸುತಲಿ (ಇಂರೋ, ೬೪-೨0) ; ನಾನು 
ಜನಿವಾರದ ಬ್ರಹ್ಮಗಂಟನ್ನು ಚೆನ್ನಾಗಿ ಬಲಗೈಯಲ್ಲಿ ಹಿಡದುಕೊಂಡು 
ಗಾಯತ್ರೀಮಂತ್ರವನ್ನು ಜಪಿಸುತ್ತ ಓಡಿ ಬಂದೆ (3ತೆಸ. ೨೬). ೨. (ಆಲಂ) 
ಶಾಶ್ವತವಾದ ಸಂಬಂಧ; ಮದಿವಿ ಅಂದ ಮ್ಯಾಲೆ ಬ್ರಹ್ಮಗಂಟದು 
(ನಂ: 0೬೬). ೩. ಬಿಡಿಸಲಾಗದ ಸಮಸ್ಯೆ ; ಆ ಸಂಸಾರದ ಸಮಸ್ಯೆ 

ಒಂದು ಬ್ರಹ್ಮಗಂಟು (69). ಬ್ರಹ್ಮ + ಗಂಟು] 

ಬ್ರಹ್ಮಗಂಬೈ, ಬ್ರಹ್ಮಕಂಬಿ (ನಾ). ೧. ಧೋತ್ರದ ಕೊನೆಯಲ್ಲಿ ಇರುವ 
ಚುಂಗುಗಳನ್ನು ಕೂಡಿಸಿ ಸಣ್ಣ ಸಣ್ಣ ಗಂಟುಗಳಾಗಿ ಮಾಡಿ ಬಟ್ಟೆ 
ಹರಿಯದಂತೆ ಕಟ್ಟುವ ಕುಚ್ಚು. "೨. (ಆಲಂ) ಬ್ರಾಹ್ಮಣನಿಗೆ 
ಅನೂಚಾನವಾಗಿ ಬಂದಿದ್ದ ಬಡತನವನ್ನು ಸೂಚಿಸುವ ಒಂದು 
ಪದ: p ಇದು ಅವನ ಹರುಕಲುಬಟ್ಟಿ ಹೊಲಿದಿರುವುದನ್ನು 
ಸೂಚಿಸುತ್ತದೆ ; ಈ ಬ್ರಹ್ಮಗಂಬಿಯನ್ನು ಹೊದೆದು. ದೊಡ್ಡವರ ಹತ್ತಿರ 
ಹೋಗಬೇಕೆಂದರೆ. ನಾಚಿಕೆಯಾಗುತ್ತದೆ (60), ಬ್ರಹ್ಮಕಂಬಿ ; ೨. ಹೊಂ 
ಯುವುದಕ್ಕೆ ಬ್ರಹ್ಮಕಂಬಿಯ ಹರಕುಬಟ್ಟೆ ಹೊರತು ಬೇರೆಯಲ್ಲ 
(ಅದೂ. « [ ಬ್ರಹ್ಮ 4 ಕಂಬ್ಲಿ] 

ಬ್ರಹ್ಮಗಣ (ನಾ). [ಛಂದ]ಎರಡು ಅಂಶಗಳಿಂದಾದ ಗಣ : ಅವಜಕೊಳಗೆ 


ಬ್ರಹ್ಮಗಣಮೆಂತೆಂದೊಡೆ. ಬ್ರಹ್ಮಂ ದುರ್ಹಿಣಂ ಧಾತ್ಮ ಕೈ ಸುರಪ (ಕೆಂದೋಂಬು, 
3-940 5) ; ಬ್ರಹ್ಮಗಣ ೪ ಬಗ್ಗೆ ವಿಷ್ಠುಗಣ ೮; ರುದ್ರಗಣ 


(4a. 606); ಬ್ರಹ್ಮಗಣ ೩ ರಿಂದ ೪ ರವರೆಗೆ ಮಾತ್ರೆಗಳನ್ನು ಒಳ 
ಗೊಳ್ಳುತ್ತದೆ (ಸೊರೊ. ೩4). [ಸಂ.] 
ಬ್ರಹ್ಮಗ್ರಂಥಿ (ನಾ). ಇ ಬ್ರಹ್ಮಗಂಟು ೧. [ಸಂ] 
ಬ್ರಹ್ಮಚಕ್ರ (ನಾ). ೧. ಬ್ರಹ್ಮಾಂಡ. ೨. ಮಂತ್ರವಾದಿಗಳು ಹಾಕುವ 
ಒಂದು ರೇಖಾವಿನ್ಯಾಸ,-ಮಂಡಲ. ೩. [ಯೋಗ] ಸ್ಥೂಲಶರಿಃರದ 


1 
ಮಧ್ಯದ ಸ್ಥಾನ; ಸ್ಥೂಲದ ತನುವಿದು , , , ಅನುವಿನಂದಿಹ: 


ದದರ 


೬೬೭೫ 


40 


ಬ್ರಹ್ಮಜಿಜ್ಞಾಸೆ 


ಮಧದವನೆ ತ್ರಿಕೋಣಾಕಾರದಿಂದಲ್ಲಿರುವುದದುವೆ ಬ್ರಹ್ಮಚಕ್ರವು ಯೋಗಿ 
ತನುಮಧ್ಯ (ಗಣ. ೯-೬). [ಸಂ.]. 
ಬ್ರಹ್ಮಚರ್ಯ (ನಾ). ೧. ಇಂದ್ರಿಯನಿಗ್ರಹ : 


ನಮಂ 


ತಪಂ 


ತಪಂ ಛಲಮಕಿಂಚನ್ಯಂ 
ಮನೋನ್ನತಿ ವರ್ಧಮಾನಮುನಿಗಕ್ಕುಂ 
ಪೆಜರ್ಗಕ್ಕುಮೇ (ಸುಳುಮಾ. ೦-೨೬) ; ಹೈದಯ ವಾಕ್ಕು ನೇತ್ರ ರೇತಸ್ಸು 
ಅಂಗಗಳು ಪರಸ್ತ್ರೀವಿಷಯದೊಳುಂ ಸ್ವಸ್ಟ್ರೀ ವಿಷಯದೊಳಶಾಸ್ತ್ರೀಯ 
ವಾಗಿಯುಂ ಚಲಿಸದಂತೆ ನಿಗ್ರಹಿಸಿರುವುದೇ ಬ್ರಹ್ಮಚರ್ಯವೆನಿಸುವುದಂ 
(೭ನೇಳ. ೧೪೮); ಬದುಕಿಂದ ತೊಲಗೆ ನೀ ಬ್ರಹ್ಮಚರ್ಯದ ಧರ್ಮ ಜುದ್ಧಿಸದ 
ಮುನ್ನ (ತೃಣಂ ೬೩-೦0. ೨. ಚತುರುಶ್ರಮಗಳಲ್ಲಿ ಮೊದಲನೆ 
ಯದು: ಇಷ್ಟತ್ತೆ ಇದನೆಯ ವಯಸ್ಸಿನವರೆಗೆ ಇರುವ ವೇದಾಧ್ಯಯನ 


ಮಾಡುವ ಕಟ್ಟುನಿಟ್ಟಾದ ಇಂದ್ರಿಯನಿಗ್ರಹದ ಕಾಲ: 


ಹ್ಮಚರ್ಯಮೆ 


ಬ್ರಹ್ಮಚಯ। 


ಷಿ 


ಕಃ ಮೊದಲಲ 


ಮಳಬ್ರಹ್ಮ ಚರ್ಯವು ಮದುವೆಯಾದುದು ಬಳಿಕ ವನವಾಸದಲ್ಲಿ ಮಾನಪ 
( ಕುನ್ಮಾಣ, ೨೩೯). ೩. ಬ್ರಹ್ಮಚಾರಿಯಾದ ಶಿಷ್ಯ. [ಸಂ.) 

ಬ್ರಹ್ಮಚರ್ಯೆ (ನಾ). ೧. ಬ್ರಹ್ಮಚರ್ಯ ೧. ೨. ಎಬ್ರಹ್ಮಚೆರ್ಯ ೨. 
೩. [ಜೈನ] ಅಯ್ವತ್ತುಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು; 
ಜೈನಸಂಪ್ರದಾಯದಂತೆ ಮಾಡುವ ಬ್ರಹ್ಮಚರ್ಯಾನುಷ್ಠಾನ : 
ಬ್ರಹ್ಮ[ಕಕಾಂ. ವೃತ]ಚರ್ಜೆಯು) ವಪ್ರತುವತರಣಮುಂ |... , 
ಅಪ್ಪಯ್ವತ್ತು: ಮೂಜುಗರ್ಭಾನ್ವ ಯಕ್ರಿಯೆಯೊಳ್‌ (ತನಂ. 303) : 
ಏಳನೆಯ ನೆಲೆಯ ಶ್ರಾಮನು ವಿವಾಹಿತಸ್ಟ್ರೀಯಲ್ಲಿಯೂ ಕಾಮವಾಸನೆ 
ಯನ್ನು ತೈಜಿಸಿ ಬ್ರಹ್ಮ ಚರ್ಯೆಯನ್ನು ಪಾಲಿಸುತ್ತಾನೆ 
(ಕರರ, ೦೮೪): [ಸಂ, ಬ್ರಹ್ಮಚರ್ಮಾ) 

ಬ್ರಹ್ಮಚಾರಿ (ನಾ). ೧. ಬ್ರಹ್ಮಚರ್ಯವನ್ನು ಪಾಲಿಸುವವನು: ಸ್ತ್ರೀನಿಕರ 
ಸರ್ವಾಂಗರಾಗಿಯುಂ ಬ್ರಹ್ಮಚಾರಿಗಳು (೫4೫: ೬-೩0); ಮನವಚನಕಾಯ 
ಪೂರ್ವಕವಾಗಿ ಸ್ವ್ರೀಸಂಗವನ್ನು ತ್ಕಾಗಮಾಡಿದವನೇ ಬ್ರಹ್ಮಚಾರಿ 
(ಕಾರರ. ೦೮೪). ೨. ಬ್ರ ಪ್ರಹ್ಮಚರ್ಯಾಶ್ರಮದಲ್ಲಿರುವವನು : ಚತುರಾ 
ಶ್ರಮಶುದ್ಧಿಯೆಂಬುದಾರ್ಹತದೊಳು , , , ಬ್ರಹ್ಮಚಾರಿಯುಂ ಗೃಹಸ್ಮನುಂ 
'ಮಾನಪ್ರಸ್ಥೆನೆಂ ಭಿಕ್ಷುಕನುಮೆಂದು ನಾಲ್ವರಪ್ಪರ್‌ (ನತ್ಯ. ೨೨೭)- 
೩. ಮದುವೆಯಾಗದವನು ; ಅವಿವಾಹಿತ ಪುರುಷ: ಇಬ್ಬರೂ 
ಧೀರರು ಸುಂದರರು ; ಇಬ್ಬರೊ ಬ್ರಹ್ಮಚಾರಿಗಳು (ಮುಲ್ಯ. 0೪). 
9. ಶಿವ; ಈಶ್ವರ. ೫. ಸ್ಕಂದ ; ಷಣ್ಮುಖ. 

[ಸಂ. ಬ್ರಹ್ಮ ಚಾರಿನ್‌] 

ಬ್ರಹ್ಮಚಾರಿಣಿ (ನಾ). ೧. ಬ್ರಹ್ಮಚರ್ಶುವನ್ನು ಪಾಲಿಸುವವಳು : 
ನಲ್ಲನಿಗಾಗಿ ಅಕೆ ಅಜನ್ಮಬ್ರಹ್ಮಚಾರಿಣಿಯಾಗಿಯೇ ಉಳಿದಳು. (ಶೂಮಿತಾ, 
9೦೬). ೨. ದುರ್ಗಾದೇವತೆ. [ಸಂ. ಬ್ರಹ್ಮಚಾರಿಣಿ: 

ಬ್ರಹ್ಮಜಾತಿ (ನಾ). (ರತ್ನಗಳಿಗೆ ಸಂಬಂಧಿಸಿದಂತೆ) ಅತ್ಯುತ್ತಮ 


ವರ್ಗ; p ರತ್ನಶಾಸ್ತ್ರದಲ್ಲಿ ವಜ್ರದ ಬೆಲೆಕಟ್ಟುವಾಗ ಈ ಜಾತಿಗಳನ್ನು 


ಪರಿಶೀಲಿಸುತ್ತಾರೆ: ಅರುಂಧತಿಯು , , ಬ್ರಹ್ಮ ಜಾತಿಯ ವಜ್ರದ 
ಓಲೆಗಳನ್ನಿಟ್ಟು . . . ಮೆರೆಯುತ್ತಿದ್ದಾಳೆ (ಮಜಾಂ- ೪೨). [ಸಂ.] 
ಬ್ರಹ್ಮಜಿಜ್ಞಾಸೆ (ನಾ). ಬ್ರಹ್ಮವನ್ನು ತಿಳಿಯುವ ಬಯಕೆ; 
ಬ್ರಹ್ಮಜ್ಞಾನದ ಕುತೂಹಲ: ಬ್ರಹ್ಮಜಿಜ್ಞಾಸೆಗೂ ಮೊದಲೇ 
ಯಾವುದು. ಆಗಿರಬೇಕೆಂದು. ಅವಶ್ಯವಾಗಿ ಬೇಕಾಗುವುದೋ ಆದನ್ನು 
ಹೇಳಬೇಕಾಯಿತು (ಹ್ಮ. 00) ; ಬ್ರಹ್ಮಜಿಜ್ಞಾ ಸೆಯಲ್ಲಿ ಆಸಕ್ತರಾಗಿರು 
ವವರಿಗೆ ಆಶ್ವತ್ಥವು ಸತ್ಯವನ್ನು ಅರಿಯುವ ಸಂಕೇತವೂ ಸಾಧನವೂ 
ಆಗಿರುವಂತೆಯೇ ಜನಸಾಮಾನ್ಯಕ್ಕೆ ಜನ್ಮಸಾರ್ಥಕ್ಕದ ಕುರುಹಾಗಿದೆ. 


(ಶಸುತೊ. ೩೬೪) (ಸಂ. ಬ್ರಹ್ಮಜಜ್ಞಾ: ಸಾ] 


ಬ್ರಹ್ಮಜ್ಞ 
ಬ್ರಹ್ಮಜ್ಞ (ನಾ). ೧. ಬ್ರಹ್ಮತತ್ವವನ್ನು ತಿಳಿದವನು; ಪರಬ್ರಹ್ಮ 


ವನ್ನು ಅರಿತವನು: ಸರ್ವಸಮರ್‌ ವಿನೋದಿಪರವರ್‌ ಬ್ರಹ್ಮಜ್ಞ 
ರೆಲ್ಲೆಲ್ಲಿಯುಂ (ನ್ಲುಸೂಮಿ. ೫-೦೮); ಬ್ರಹ್ಮಜ್ಞನಾದ ಆತನಿಗೆ ವ್ಯಥೆ 
ಯೆಲ್ಲಿಂದ ಬರಬೇಕು? (ಖತಾಂ. ೦೦೧): ೨. ಕಾರ್ತಿಕೇಯ; 
ಸ್ಕಂದ. ಹ. ವಿಷ್ಣು. [ಸಂ. 5 


ಬ್ರಹ್ಮಜ್ಞಾನ (ನಾ). ಬ್ರಹ್ಮತತ್ತ್ವದ ಜ್ಞಾನ ; ಪರಬ್ರಹ್ಮದ ಅರಿವು ; 
ಎಲೆ ಮನವೇ ನಿನ್ನ ನಿಜವನಲ್‌ಯಬಲ್ಲಡೆ ಅದೇ ಬ್ರಹ್ಮಜ್ಞಾನ ಅದೇ 
ಕೇವಲ ಮುಕ್ತಿ (548. ೬೩೭-೦೦೪); ಬ್ರಹ್ಮನಾದವನಿಗೇ ಬ್ರಹ್ಮಜ್ಞಾನ, 
ಬ್ರಾಹ್ಮೀಪ್ರಜ್ಞೆ ಅಳವಡುತ್ತದೆ (ಈಾರರ- 000). [ಸಂ.] 

ಬ್ರಹ್ಮಜ್ಞಾನಿ (ನಾ). ಬ್ರಹ್ಮಜ್ಞಾನವನ್ನು ಪಡೆದವನು ; ಬ್ರಹ್ಮ 
ಸ್ವರೂಪವನ್ನು ತಿಳಿದವನು: ಈ ನಿಮಿತ್ತಾದಿಗಳು ಬ್ರಹ್ಮಜ್ಞಾನಿಗಳ 
ನಳಲಿಸದು (ಗಗ28 ೦೬-೩೨). [ಸಂ. 'ಬ್ರಹ್ಮಜ್ಞಾ; ನಿನ್‌] 

ಬ್ರಹ್ಮಜ್ಯೋತಿ (ನಾ). ೧. ಬ್ರಹ್ಮನ ಪ್ರಕಾಶ, ತೇಜಸ್ಸು : 
ವ್ಯಾಪ್ತವಾದಂಥಾ ಯಾವ ಬ್ರಹ್ಮಜ್ಯೋತಿವುಂಟೋ, ತತ್‌_ಆ ಬ್ರಹ್ಮ! 
ಜ್ಯೋತಿಯು, ಪ್ರತಿಷ್ಠಿತಂ-ಪ್ರಕಾರಿಸುತ್ತದೆ. (ಉಕ್ತಟೀ- 
೨. ಶಿವ; ಈಶ್ವರ. [ಸಂ. ಬ್ರಹ್ಮಜ್ಯೋತಿಸ್‌] 

ಬ್ರಹ್ಮಣಸ್ಪತಿ (ನಾ). ೧. ವಿಷ್ಣು; ನಾರಾಯಣ: ವಾಕ್ಚತಿಯು 
ಕೃಪೆ ಮಾಡಲಿ. ಬ್ರಹ್ಮಣಳ್ಳಿತಿಯು ದಯೆ ಮಾಡಲಿ (ನುಶಾಡಿ- 003). 
೨. ಬೃಹಸ್ಪತಿ. ೫.) 

ಬ್ರಹ್ಮಣ್ಯ (ಗು) ೧. ಬ್ರಹ್ಮತತ್ತ್ವ್ವಕ್ಕೆ ಸಂಬಂಧಿಸಿದ. . ೨. ಸೃಷ್ಟಿ 
ಕರ್ತನಾದ ಬ್ರಹ್ಮನಿಗೆ ಸಂಬಂಧಿಸಿದ. ೩. ಬ್ರಾಹ್ಮಣನಿಗೆ ಯೋಗ್ಯ 
ವಾದ. (ನಾ). ೪. ವೇದಗಳನ್ನು ಚೆನ್ನುಗಿ ಅಧ್ಯಯನ ಮಾಡಿ 
ದವನು. ೫. ಬ್ರಾಹ್ಮಣಪ್ರಿಯನಾದವನು : ವಿನಯಶ್ರೀನಿಧಿಯಂ 
ವಿವೇಕನಿಧಿಯಂ ಬ್ರಹ್ಮಣ್ಮನಂ ಪೂಣಗ್ನಪಣ್ಯನನುದ್ಧಾಮಯಶೋತ್ಥಿಯಂ 
೬.೬ ೬ ಮನುಜೇಶರ್‌ ಮಲೆರಾಜರಾಜನನದೇಂ ಬಲ್ಲಾಳೆನಂ ಪೋಲ್ವರೇ 
(2-೫. 56%. ೦-೦೬ 1169). ೬. ವಿಷ್ಣು. ಓ. ಕಾರ್ತಿಕೇಯ. 
೮. ಹೂವರಿಸೆ ಮರ: “ತೂದಃ, ಪೂಗಃ, ಶ್ರಮುಕ॥, ಬ್ರಹ್ಮಣ್ಯಃ, 
ಬ್ರಹ್ಮದಾರು: ತೂಲಂ - ೬ ಹುವ್ವರಿಸೆ ಗಿಡ , . . ಕಿಡಡಿಕೇಮರವೆಂದು 
ಕೆಲವರನ್ನುವರು” (ರ್ಗ: 030). ೯. ಒಂದು ಬಗೆಯ ಹುಲ್ಲು; 
ಮುಂಜಹುಲ್ಲು. ೧೦. ತಾಡವೃಕ್ಷ. ೧೧. ಹತ್ತಿಗಿಡ. ೧೨. 
ಹಿಪ್ಪನೇರಳೆ ಗಿಡ. ೧೩. ಶನಿಗ್ರಹ. ೧೪. ಬ್ರಾಹ್ಮಣರಿಗೆ ಹಿತಕಾರಿ 
ಯಾದುದು : “ಬ್ರಹ್ಮಣ್ಯಂ, ಬ್ರಾಹ್ಮಣೇಹಿತಂ - ಈ ೨ ಬ್ರಾಹ್ಮಣರ್ಗೆ 
ಒಳ್ಳಿಕೆಯ್ದೂದು” (ತರಯ. ೬೬-೨೩೨). 'ಬ್ರಹ್ಮದಾರು' ಪರಾ. (ಸಂ.] 

ಬ್ರಹ್ಮತತ್ತ್ವ (ನಾ). ಪರಬ್ರಹ್ಮಜ್ಞಾನ ; ಮೋಕ್ಷತತ್ತ್ವ : ಬ್ರಹ್ಮಸಭೆ 
ನೆಜಕಿದಲ್ಲಿ ಬ್ರಹ್ಮವಿತ್ತುಗಳು ಬ್ರಹ್ಮತತ್ತ್ವಪಡೆದು ತಮ್ಮ ವಚನಬ್ರಹ್ಮರೆನಿಸಿ 
ಕೊಂಡು ನೆಮ್ಮುವರು ವಿಷ್ಣು: ಪನು (04ರ: ೩6೩) - I.) 

ಬ್ರಹ್ಮತಿ "ಬೊಮ್ಮಹತಿ' ನೋ. 

ಬ್ರುಹ್ಮತಿಕಾಅ "ಬೊಮ್ಮೇತಿಗಾಜಿ' ನೋ. 

ಬ್ರಹ್ಮತೇಜ (ನಾ). ಬ್ರಾಹ್ಮಣತ್ವದ ತೇಜಸ್ಸು. .. ಕಾಂತಿ; ವಿಮಲ 
ಕ್ಷತ್ರದೊಳು ತಾ ವಿದಿತವಿಮಲಬ್ರಹ್ಮತೇಜವಿದೆಂದನರ್ಜುನಗೆ (ಸರತ: 
೨೪-೩6); ಬ್ರಹ್ಮಶೇಜ ಆ ಮೊಗದಲ್ಲಿ ಉತ್ಕುತ್ತಿರುವುದನ್ನು ಅವರು 
ಹಾಗೆಯೇ ನೋಡನೋಡುತ್ತಿದ್ದಂತೆ ಅವನೇ ನುಡಿದಿದ್ದ (ಕೂಸ. ೩೩), 


ಸರ್ವ 


36 


[ಸಂ. ಬ್ರಹ್ಮತೇಜಸ್‌] 
ಬ್ರಹ್ಮತೇಜಸ್ಸು (ನಾ). ೧. ಬ್ರಹ್ಮನ ತೇಜಸ್ಸು, - ಕಾಂತಿ. ೨. 
ಬ್ರಹ್ಮಜ್ಞಾನವನ್ನು ಪಡೆದ ವ್ಯಕ್ತಿಗೆ ಇರುವ ದೇಹಕಾಂತಿ : | 45 
ಇರ್ದಂ ಜಗತ್ಪತಿಯೊಡ್ಡೋಲಗದೊರ್‌ ಚತುರ್ಮುಖನತರ್ಕಬ್ರಹ್ಮ 


೬೬೭೬ 


ಬ್ರಹ್ಮದಾಯ 


ತೇಜಶ್ಶಿಖು (812-0-3೬) ; ಬ್ರಹ್ಮತೇಜಸ್ಸು ಎಲ್ಲ ತೇಜಸ್ಸುಗಳಿಗಿಂತ 
ಹಿರಿಯದು (ಹಾಂ. 9೩). [ಸಂ. ಬ್ರಹ್ಮ ತೇಜಸ್‌] 

ಬ್ರಹ್ಮತ್ತಿ (ನಾ): ಒಂದು ಬಗೆಯ ಅತ್ತಿಮರೆ: ಆಲವು ಅತ್ತಿ ಹೊರತ್ತಿ 
ಕಲ್ಲತ್ತಿ ವೇದಿನಿ ಬ್ರಹ್ಮತ್ತಿ ಮತ್ತಿ (6೬೫. ೯-೨೭೦)- 

[ಬ್ರಹ್ಮಃ 4 ಅತ್ತಿ] 

ಬ್ರಹ್ಮತ್ವ (ನಾ). ೧. ಪರಬ್ರಹ್ಮದಲ್ಲಿ ಲೀನವಾಗುವಿಕೆ ; ಮೋಕ್ಷ : 
“ಬ್ರಹ್ಮ ಭೂಯಂ, ಬ್ರಹ್ಮತ್ವಂ, ಬ್ರಹ್ಮಸಾಯುಜ್ಯಂ _೨ ಬ್ರಹ್ಮಸ್ವರೂಪ 
ವಾಗುವಿಕೆ, ಜೀವ ಬ್ರಹ್ಮ್ಮೈಕೃಸ್ವರೂಪಾದ ಸ್ಥಿತಿ... ಮೋಕ್ಷ" 
(ರಾತಿ. ೨೩೦). ವಿ. ಬ್ರಹ್ಮಪದವಿ. ೩. ಬ್ರಾಹ್ಮಣನಾಗಿರುವಿಕೆ; 
ಬ್ರಾಹ್ಮಣತ್ವ. ೪. ಯಾಗದಲ್ಲಿ ಬ್ರಹ್ಮನೆಂಬ ಯತ್ತಿಜನಾಗಿರುವಿಕೆ. 

52.) 

ಬ್ರಹ್ಮದಂಡ (ನಾ). ೧. ಬ್ರಾಹ್ಮಣನ ಶಾಪ; ಮಹಾಶಾಪ: ೨. 
ಬ್ರಾಹ್ಮಣನಿಗೆ ಅರ್ಪಿಸುವ ಧನರೂಪವಾದ ಗೌರವ. ೩. ಶಿವ ; 
ಈಶ್ವರ, ೪. ಯಷಿಗಳ ಕೈಯಲ್ಲಿರುವ ಯೋಗದಂಡ : ಆ ವಿವಿಧ 
ಮಂತ್ರಾಸ್ತ್ರದನು ಶತಸಾವಿರವನಾ ಬ್ರಹ್ಮದಂಡದ ಢಾವರದಲೇ ಗೆಲಿದ 
ನೊಬ್ಬ ವಸಿಷ್ಠೆಮುನಿ (ಕುರ್ಮಾರ, 00-98) ; ಆಕೆಯು , , , ಅಥರ್ವಣ 
ದಲ್ಲಿರುವ ಕೆಲವು ಯಕ್ಕುಗಳನ್ನು ಆರಿಸಿಕೊಂಡು ಸಾಮವಾಗಿ ಹಾಡಿ 
ಬ್ರಹ್ಮದಂಡವನ್ನು ಉಪಬ್ಯಂಹಣ ಮಾಡಿದಳು (ಕುಕಾಂ. ೪೫). ೫. 
ಬ್ರಹ್ಮಾಸ್ತ್ರ. ೬. ಬೆನ್ನೆಲುಬು : ದೇಹದ ಹಿಂಭಾಗವನ್ನು ಆಶ್ರೈಸಿ 
ಕೊಂಡು ಇರುವ ಯಾವ ಅಸ್ಥಿ ಉಂಟೋ ಆ ಅಸ್ಥಿಯು, ಬ್ರಹ್ಮದಂಡೇತಿ 
ಬ್ರಹ್ಮ ದಂಡನೆಂದು, ಕಥ್ಯತೇ-- ಹೇಳಲ್ಪಡುತ್ತದೆ (ಉಕ್ತ ರೀ. ೩೬-೩). [ಸಂ.] 

ಬ್ರಹ್ಮದಂಡಿ (ನಾ). ೧. ಒಂದು ಬಗೆಯ ಔಷಧೀಸಸ್ಯ ; ಅಜದಂಡಿ ; 
ಬ್ರಹ್ಮದಂಡಿಯ ಬೇರನು ಅಕ್ಕಿಗಚ್ಚಿನ್ನಿಂದ ಅರೆದು ಗಂಡಮಾಲೆಗೆ ಲೇಪಿಸಲು 
ತತ್‌ಕ್ಷಣದಲ್ಲಿಯೇ ಒಡೆವದು (ಕೈರ್ಯತಾ. 11, ೦೬3). ೨. ಒಂದು ನಾಡಿನ 
ಹೆಸರು: ಬ್ರಹ್ಮೆ ಖ್‌ಪುತಿಪಾದಕವಾದ ಸುಡುಮ್ನಾನಾಡಿಗೆ ಆಧಾರ 
ವಾದ್ದರಿಂದ ಬ್ರಹ್ಮದಂಡಿಯೆಂದು ಹೇಳಲ್ಪಡುತ್ತದೆ (ಉಕ್ತ. ೬-9). 
“ಬ್ರಹ್ಮನಾಡಿ' ಪರಾ. [೫ಂ. ಬ್ರಹ್ಮದಂಡೀ] 

ಬ್ರಹ್ಮದಂಡೆ, ಬೊಮ್ಮದಂಡೆ (ನಾ). ಬ್ರಹ್ಮದಂಡಿ ೧; ಬ್ರಹ್ಮದಂಡಿ 
—ಬ್ರಹ್ಮದಂಡೆ (೬49: ೦೬) ; ಪದನ್‌ದು ಪುರಿದು ತಿಲತೈಲದೆ ನಿಶೆ 
ಪೆಡೆಯಕ್ಕಿಯೆಂಬಿವಂ ಮೇಣ್‌ ಗೋಮೂತ್ರದೆ ಹಾಪುಮೆಕ್ಕೆಯಂ ಬ್ರಹ್ಮ. 
ದಂಡೆಯುಮನರೆದು ಪೂಸೆ ಪುಣ್ಮಳ್‌ ಕಿಡುಗುಂ (ರೋಕೋಪ. ೯-೬೦); 
ಬ್ರಹ್ಮದಂಡೆಯ ಬೇರಂ ಆ ಕಾಲಲ್ಲಿಕ್ಕಿ ಅಡಿಸಿ ಕೊಂಡರೆ ಗುರುಗುರು 
ಹರ ೫ ೬ ೬ ಹುಣಸೇಗೊಟ್ಟೆಯಷ್ಟು ಬಾಯಲ್ಲಿರಲು ಉರಿಕೆಯು ಹರ 


(8ಕ್ಕಂ. ೦೩). ಬೊಮ್ಮದಂಡೆ; ಮುಂಗುರು ಬೊಮ್ಮದಂಡೆ 
[ಶಾಣಂ. ಬೋನಗಾರೆ] ಭಾಸ್ಕರ. . . ಎನಿಪ್ಪವೆಲ್ಲಮಂ ಬೆರಸಿರೆ (ಅಕುವ. 
೦೩-೦೫೩); ಬೇವು ಕನ್ನೆ ಕುಮಾರಿಯಾಶ್ವರಿ ಬೊಮ್ಮದಂಡೆ ನಿಶಾಯುತಂ 


(ಸಾಳ್ಮಸಾಂ- ೨೬), [5ಸಂ. ಬ್ರಸ್ಮದಂಡೀ 
ಬ್ರಹ್ಮದರ್ಭೆ (ನಾ). ಅಜವಾನ ; ಓಮ: “ಅಜಮೋದಾ, ಉಗ್ರಗಂಧಾ, 
ಬ್ರಹ್ಮದರ್ಭಾ, ಯವಾನಿಕಾ - ೪ ಅಜುಮೋದದ ಹೆಸರುಗಳು, 
ಓಮುಕಾಳು” (ಸಿದ್ಧಾಂತಿ. ೦೪೫). [ಸಂ. ಬ್ರಹ್ಮದರ್ಭಾ] 
ಬ್ರಹ್ಮದರ್ಶಿ (ನಾ). ಎ ಬ್ರಹ್ಮಜ್ಞಾನಿ; ಆಹ, ಏನು ರಲೆ ನಿನ್ನದರ್ಯ; 
ವಿಶ್ವತಾಸಂಸ್ಪರ್ಶಿ, ಮೇಣ್‌ ಬ್ರಹ್ಮದರ್ಶಿ | (6್ಮಿಕಂ. ೦-೦). 


ಬ್ರಹ್ಮ 
[0. ಬ್ರಹ್ಮದರ್ಶಿನ್‌] 

ಬ್ರಹ್ಮದಾಯ (ನಾ). ೧. ವಂಶಪಾರಂಪರ್ಯವಾಗಿ ಬ್ರಾಹ್ಮಣನಿಗೆ 

ಬಂದ ಬ್ರಹ್ಮಜ್ಞಾನ. ೨. ವೇದಾಧ್ಯಯನವು ಪೂರ್ಣವಾದ ನಂತರ 


ರಾಜನು ಬ್ರಾಹ್ಮಣನಿಗೆ ಕೊಡುತ್ತಿದ್ದ ಧನ ಮತ್ತು. ಭೂರೂಪ 


ಬ್ರಹ್ಮದಾರು 


ವಾದ ಆಸ್ತಿ: ದೇವದಾಯ ಬ್ರಹ್ಮ ದಾಯ ಸೀಮೆಗಳಲ್ಲಿರುವ ದೇವರುಗಳ 
ವಸ್ತ್ರಾಭರಣಗಳನ್ನು ತೆಗೆದುಕೊಂಡು ಆ ದೇವರುಗಳ ಅಂಗಭಂಗಗಳನ್ನು 
ಮಾಡಿ ಗುಡಿಗೋಪುರ , . , ಮುಂತಾದ ಅನೇಕ ಧರ್ಮಕಾರ್ಯಗಳನ್ನು 
ನಾಶಮಾಡಿದನು (ಪುಶಃತಂ- 1. ೨4೩). [ಸಂ.] 

ಬ್ರಹ್ಮದಾರು (ನಾ). ೧, ಹೂವರಿಸೆ ಮರ: “ತೂದಃ, ಪೂಗಃ, 
ಕ್ರಮುಕಃ, ಬ್ರಹ್ಮಣ್ಯಃ, ಬ್ರಹ್ಮದಾರು, ತೂಲು -೬ ಹುವ್ವರಿಸೆ ಗಿಡ” 
(ಸಿರ್ಕಾಂತಿ. ೨೦). ೨. ಅಡಿಕೆಮರ : ಅಡಕೆ ಬಹುಕಾಲದಿಂದಲೂ ನಮಗೆ 
ಪರಿಚಿತವಾಗಿರುವ ಸಾಮಗ್ರಿ. ಇದಕ್ಕೆ ಸಂಸ್ಕೃತದಲ್ಲಿ ರೂಢಿಯಾಗಿರುವ 
ಹೆಸರುಗಳು ಅನೇಕ: ಕ್ರಮುಕ ... ಬ್ರಾಹ್ಮಣ್ಯ, ಬ್ರಹ್ಮದಾರು ಇತ್ಯಾದಿ 
(ಊಹೂ. 460). ೩. ಹಿಪ್ಪನೇರಳಿ. ೪. ಅರಳಿಮರ; ಅಶ್ವತ್ಥವೃಕ್ಷ: 
(4). Pp ಈ ಪದದ ಅರ್ಥಗಳನ್ನು ಕೊಡುವಲ್ಲಿ ಕೋಶಕಾರರಲ್ಲಿ 
ಗೊಂದಲವಿರುವಂತಿದೆ. [ಸಂ.] 

ಬ್ರಹ್ಮದೇಯ (ನಾ). ೧. ಇ ಬ್ರಹ್ಮದಾಯ ೨: ಬ್ರಹ್ಮದೇಯ 
ಕೊಟ್ಟಿಮ್‌ ಆರ್ಶ್ಪೊಬ್‌ ಒಡೆಯ ಕೌಶಿಕಗೋತ್ತ ಕ್ರೈಂ ಪೊನ್ನಡಿಗೆ (೧೪, ೫1(8). 

ಸು: 800); ಅದನ್ನು ಬ್ರಹ್ಮದೇಯದಾನವಾಗಿ 
ಕೊಟ್ಟ ಸಂದರ್ಭದಲ್ಲಿ ಆ ಭೂಮಿಯ ಮೇರೆಗಳನ್ನು ಕುರಿತ ವಿವರ 
ಹೀಗಿದೆ (೫3೧. ೩)- ೨. ಬ್ರಾಹ್ಮ, ಪ್ರಾಜಾಪತ್ಯ, ಆರ್ಷ, ದೈವ, 
ಗಾಂಧರ್ವ, ಆಸುರ, ರಾಕ್ಷಸ ಮತ್ತು ಪೈಶಾಚಗಳೆಂಬ ಎಂಟು 
ವಿವಾಹ ಪ್ರಕಾರಗಳಲ್ಲಿ ಒಂದು; ಬಾ ಿಹ್ಮಣರೀತಿಯ ವಿವಾಹ. 

[a] 

ಬ್ರಹ್ಮದ್ವೇಷ (ನಾ). ಬ್ರಾಹ್ಮಣರನ್ನು ದ್ವೇಷಿಸುವುದು: ಕಾಲಪ್ರೇರಿತ 
ರಾಗಿ ಜನರು ಬ್ರಹ್ಮದ್ವೇಷವನ್ನು ಅವಲಂಬಿಸಿ, ತಾವೂ ಕೆಟ್ಟು ಇತರರನ್ನೂ 
ಕೆಡಿಸುತ್ತಿರುವರು. (ಮಜಾಂ- ೩೪). [xe] 

ಬ್ರಹ್ಮದ್ವೇಷಿ (ನಾ). ಬ್ರಾಹ್ಮಣರನ್ನು ದ್ವೇಷಿಸುವವನು : ಖರನು 
ಭನುರ್ವಿದೈಯಲ್ಲಿ ನಿಪಣನಾಗಿ ಬ್ರಹ್ಮದ್ವೇಸಿಯೂ ಮಾಂಸಾಹಾರಿಯೂ 
ಆಗಿ ಸಿದ್ಧರಿಗೆ ಎಫ್ನ್‌ ಮಾಡುತ್ತಿದ್ದನು (04. 104). 

[ಸಂ. ಬ್ರಹ್ಮದ್ವೇಷಿನ್‌] 

ಬ್ರಹ್ಮಧರ್ಮ (ನಾ). ಬ್ರಹ್ಮನ ಸ್ವಭಾವ; ಬ್ರಹ್ಮನ ಗುಣ; 
ಅನಿರ್ವಚನೀಯ ವಸ್ತುಗಳು ಸತ್ತಾಸ್ತ ಶ್ವರೂಪನಾದ ಬ್ರಹ್ಮನಲ್ಲಿ ಆರೋಪ್ಕಿತ, 
ಕಲ್ಪಿತ,, ಅಧ್ಯಸ್ತವಾದುದರಿಂದ ಬ್ರಹ್ಮಧರ್ಮವಾಗಿ ತೋರಿ ಬರುವ 
ಸತ್ತ್ವವೇ ಗವಾದಿವಸ್ತುಗಳಲ್ಲೂ ಸತ್ತಾದಾತ್ಮ್ಯವೆಂಬ ನಾಮಧ್ರೇಯದಿಂದ 
ಇರುವುದು (ಹಂಸಾ. ೦೯೪). [ಸಂ.] 

ಬ್ರಹ್ಮನಂದನ (ನಾ). ಬ್ರಹ್ಮನ ಮಗ; ನಾರದ: ಬ್ರಹ್ಮನಂದನನಾನಂದದಿ 


ಶ್ರೀರಂಗ, ೬೬-೦೫ ; 


ನಾಡೆಯುಂ ನೆಗಬ್ಬುದಂದಾ ಭಾಮ ಕೃಷ್ಣಾಹವಂ (ಇಗ. 03-೩೪). [ಸಂ.]|. 


ಬ್ರಹ್ಮನಾಡಿ (ನಾ). ಸುಷುಮ್ನಾನಾಡಿಯ ಮಧ್ಯಭಾಗ: ಸುಷುಮ್ನಾ 
ನಾಡಿಯ ಹಿಂಭಾಗಕ್ಕೆ. " ಪಜ್ರಿಕೆ ' ಎಂದು ಹೆಸರು, ಎಡಭಾಗಕ್ಕೆ 
"ಆರ್ಯಾ" ಎಂದು ಹೆಸರು. ಮುಂಭಾಗಕ್ಕೆ * ಪ್ರಕಾಶಿನೀ ' ಬಲಭಾಗಕ್ಕೆ 
* ವೈಡ್ಯುತು' ಎಂದು ಹೆಸರುಗಳು. ಮಧ್ಯಭಾಗಕ್ಕೆ * ಬ್ರಹ್ಮನಾಡೀ ` 
ಎಂದು ಹೆಸರು (ಕೂರ. 6-4 ಟೀಕು). [ಸಂ. ಬ್ರಹ್ಮನಾಡೀ] 

ಬ್ರಹ್ಮನಾರಾಯಣ (ನಾ), ಶತೋಪನಿಷತ್ತುಗಳಲ್ಲಿ ಒಂದು “ಬ್ರಹ್ಮ 
ನಾರಾಯಣ ಹಂಸ . . . ಮುಂಡೇವೆಂಬಿವು ಮೊದಲಾದವೇ ಶತೋಪ 
ನಿಷತ್ತುಗಳು (ಏಿರೇಕ- ಇ). [ಸಂ.] 

ಬ್ರಹ್ಮನಾಳ (ನಾ). ಎ ಬ್ರಹ್ಮನಾಡಿ ; ಬ್ರಹ್ಮನಾಳದ ಗೊತ್ತು ಒಮ್ಮೆಲೇ 
ದೊರೆಯುವುದೆ (4ರ. ೫೬೭). [ಬ್ರಹ್ಮ + ನಾಳ (೬ ನಾಲ್ಕ) ] 

ಬ್ರಹ್ಮಪಟ್ಟ (ನಾ). ಬ್ರಹ್ಮನ ಪದವಿ, --ಅಧಿಕಾರ ; ಆನಂದವರ್ಧನ 
ಕವಿಗೆ ಬ್ರಹ್ಮಪಟ್ಟವನ್ನೇ ಕಟ್ಟಿಬಿಟ್ಟಿದ್ದಾನೆ (6ರ. ೫೩). [ಸಂ.) 


೬೬೭ 


25 


36 


ಆಟ 


೩ ಬ್ರಹ್ಮಬಿಂದು 
ಬ್ರಹ್ಮಪಾಶ (ನಾ). ೧.ಬ್ರ ತ್ರಿಹ್ಮಾಸ್ತ್ರ; ಬ್ರಹ್ಮಪಾಶ ವಿಷ್ಣುಮಾಯವನತಿ 
ಗಳಿದ ಛಲದಲ್ಲಿ ಏನೆಂದಜ್‌ಯದಿದ್ದೆ ನಾನು (ಕವತ, ೨೩3-೦೦೬). ಪಿ. 
(ಆಲಂ) ದೊಡ್ಡ ಬಂಧನ : ಇವರ ಹೇಳಿಕೆ ಪ್ರೇಮಶರಕರರಿಗೆ ಬ್ರಹ್ಮಪಾಶ 
ವಾಗುತ್ತದೆಂದು ನಂಬಿದ್ದರು ಪೋಲೀಸರು (ಶ್ರ ೇನಡಿಕ್ರ. 0೩೬). [ಸಂ-] 
ಬ್ರಹ್ಮಪಿಶಾಚಿ (ನು). ಬ್ರಾಹ್ಮಣನಾಗಿದ್ದವನ ಪಿಶಾಚಿ; p ಬ್ರಹ್ಮಣ 
ನಾದವನನ್ನು ಯಾರಾದರೂ ಕೊಂದರೆ ಕೊಂದ ನಂತರ ಅವನು 
ವ್ಯಂತರನಾಗಿ ಕೊಂದವರನ್ನು ಹಿಂಸೆಪಡಿಸುವನೆಂಬ ನಂಬಿಕೆಯಿದೆ : 
ಆ ದೊಡ್ಡಮರದಲ್ಲಿ ಬ್ರಹ್ಮ ವಿಶಂಚಿಯಿದೆ. ಎನ್ನುತ್ತಾರೆ (64). [ಸಂ.] 
ಬ್ರಹ್ಮಪುತ್ರ (ನಾ). ೧. ಬ್ರಹ್ಮನ ಮಗ; ನಾರದ: ತಳರ್ದನಫಲತಾ 
ದಾತ್ರನಾ ಬ್ರಹ್ಮಪುತ್ರಂ (410. ೨. ೨. ಬ್ರಹ್ಮನ ಹತ್ತು ಮಂದಿ 
ಮಾನಸಪುತ್ರರು. ೩. ರುದ್ರ. ೪. ಭಾರತದ ಈಶಾನ್ಯದಿಂದ 
ಹರಿದು ಬಂದು ಬಂಗಾಲ ಉಪಸಾಗರವನ್ನು ಸೇರುವ ಒಂದು 
ಹೊಳೆ; £ 'ಗಂಡುಹೊಳೆ. * “ನದ” ಎಂದು ಹೆಸರಾಗಿರುವ 
ಹೊಳೆಗಳಲ್ಲಿ ಇದೊಂದು. ೫. ಒಂದು ಬಗೆಯ ವಿಷ: 'ಕಕೋಲಃ, 
ಕಾಲಕೂಟಃ, ಹಾಲಾಹಲಃ, ಸೌರಾಷ್ಟ್ರಕಃ, ಶೌಕ್ಲಿಕೇಯ;, ಬ್ರಹ್ಮ 
` ಪುತ್ರಃ: ಪ್ರದೀಪನಃ, ದಾರದಃ: ವತ್ಸನಾಭಃ ೯ ವಿಷಭೇದಗಳು 
ಅಂದರೆ ಒಂಭತ್ತು ಬಗೇ ಏಷಗಳು ” (ಸಿಡ್ಕಾಂತಿ, ೬). [ಸಂ.) 
ಬ್ರಹ್ಮಪುರ (ನಾ). ೧. ಬ್ರಹ್ಮನ ನಿವಾಸಸ್ಥಾನ. ೨. ಬ್ರಾಹ್ಮಣರ ಕೇರಿ; 
ಅಗ್ರಹಾರ ; ಎಳಸದು ಬ್ರಹ್ಮಪುರಂಗಳಿಂ ವಿವಿಧ ಕೂಟೋತ್ತುಂಗ 
ದೇಮುಲಯಂಗಳಿನತ್ಕಾಯತರಮ್ಮಹರ್ಮ್ಯತತಿಯಿಂ ೬೬. ಆವಗಂ ಸೊಗ 
ಯಿ[ಸಿರ್ಕುಂ] ತತ್ಪುರಾಭ್ಯಂತರಂ (೩%. 29. ೭೪.೦೪ ; 3808) [X0.] 
ಬ್ರಹ್ಮಪುರಾಣ (ನಾ). ಹದಿನೆಂಟು ಪ್ರಸಿದ್ಧವಾದ ಪುರಾಣಗಳಲ್ಲಿ 


ಒಂದು: ಬ್ರಹ್ಮಪುರಾಣ, ಪದ್ಮಪುರುಣ. " ವೈಷ್ಣವಪುರಾಣ , 
ಗಾರುಡಪುರಾಣ, ಬ್ರಹ್ಮಾಂಡಪುರಾಣವೆಂಬವೇ , , . ಹದಿನೆಂಟು ಮೂಲ 
ಪುರಾಣಂಗಳು (ಹೀಳ. 6). [ಸಂ.] 

ಬ್ರಹ್ಮಪುರಿ (ನಾ). ೧. ಬ್ರಹ್ಮಲೋಕದಲ್ಲಿಯ ಬ್ರಹ್ಮನ ನಿವಾಸಸ್ಮಳ ; 
ಆ ಸಾಂದರ್ಯ, ,, ಈ ದೇಹವನ್ನು ಪಾಪಧೇಹವನ್ನಾಗಿಸದೆ. 
*ಬ್ರಹ್ಮಪುರಿ'ಯನ್ನಾಗಿಸುತ್ತದೆ.. (ಸ. ೨೫). ೨. ಬ್ರಾಹ್ಮಣರಿಗೆ 


ಮಾಸಲಾದ ಕೇರಿ; ಅಗ್ರಹಾರ : ಪುಲಿಗೆಳಿಯ ಬದ್ರೆಗ ಬ್ರಹ್ಮಪುರಿ 
ಯೆಂದು ಫೆಸರ್‌ (ಎಇ. x೪, ೭೩೨) ಸು. 900); ಪ್ರತಿಪತ್ತಿವೆರಸು. ಬ್ರಹ್ಮ 
ಪುರಿಗೆ ಕೇರಿಯು. [ಕೆ]ಯ್ಮುಮಂ ಶ್ರೀ[ಗು)ಣದಬ್ಬೇಶ್ವರಂ ಶ್ರೀಸೋಭನೇಶ್ವ ರ 
ಮನ್ತೆರಡುಂ [ಪುರದ] ಸಾಸಿರ್ವ್ವರುಂ ಪುರಸ್ಸರರಾಗಿ ಪಡೆದು (ange. 
XI-i, ೬೪-೦೪) 1028); ವಿಪ್ರಜನಾಳೀವಿಸರದ್ವೆ ೀದಸ್ವರದಿಂದೆಸೆದಿರ್ಕುಂ 
ಬ್ರಹ್ಮಪುರಿಯ ಸೌಧಸಮೂಹಂ (ಗಂ ೯-೦೦೪), [ಸಂ, ಬ್ರಹ್ಮಪ್ಪರೀ] 

ಬ್ರಹ್ಮಪ್ರಾಪ್ತಿ (ನಾ). ಬ್ರಹ್ಮಜ್ಞಾನದ ಗಳಿಕೆ ; ಪರಬ್ರಹ್ಮದಲ್ಲಿ ಐಕ್ಯ 
ವಾಗುವಿಕೆ : ನಾನು ಆ ಸಾಧನವನ್ನು ಬ್ರಹ್ಮಪ್ರಾಪ್ತಿಗೆ ಉಪಯೋಗಿಸುತ್ತಿ 
ರುವೆನು (ಶುಶಾಂ. ೬೩). [ಸಂ.] 

ಬ್ರ ಪ್ರಿಹ್ಮಬಂಧು (ನಾ). ಬ್ರಾಹ್ಮಣೋಚಿತವಾದ ಆಚಾರವಿಲ್ಲದೆ, ಹೆಸರಿಗೆ 
ಮಾತ್ರ ಬ್ರಾಹ್ಮಣನಾಗಿರುವವನು ; ಬ್ರಾಹ್ಮಣಾಧವಂ : “ಬ್ರಹ್ಮ 
ಬಂಧುಃ, ದ್ವಿಜಾಧಮಃ ಈ ೨ ದ್ವಿಜಾಧಮಂ” (ಹಂ:ಯು. ೨೫೦); 
ಇಂತು ತನ್ನೊಂದಿರವಂ ಕೇಳಿಸಿದ ಬ್ರಹ್ಮಬಂಧುವಂ ರನ್ನಗೊರಲಂ ಮತ್ತಮ 
ದೊರ್ಮೆ ಲೇಸುಲೈೆಸಯ . ., ಆ ಕ್ಷೇತ್ರಮನೆಮಗಂ ತೋಟ ಎಂಬುಹುಂ 
(ಕಾಮಕ್ಕೆ. ೭೭-೨6), [ಸಂ.] 

ಬ್ರಹ್ಮಬಿಂದು (ನಾ). ೧. ಶತೋಪನಿಷತ್ತುಗಳಲ್ಲಿ ಒಂದು : 
ಬಿಂದು ಆರುಣಿ . 
ಗಳು (ಶೇಕ. ೨). 


ಬ್ರಹ್ಮ 
* ಮುಂಡಕವೆಂಬಿವು ಮೊದಲಾದವೇ ಶತೋಪನಿಷತ್ತು 
ಪಿ. (ಆಲಂ) ವೇದಪಾಠ ಮಾಡುವಾಗ 


ಬ್ರಹ್ಮಬ್ರುವ 


ಬ್ರಾಹ್ಮಣರ ಬಾಯಿಂದ ಹೊರಸೂಸಂವ ಉಗುಳಿನ ಬಿಂದು.- 
ನಃ “ಬ್ರಹ್ಮಬಿದುಃ ವೈದಪಾಠಸಮಯದಲ್ಲಿ ಲಿ: 

ಹೊರಡುವ ತುಂತುರುಗಳ ಹೆಸರು” (ಸಿರ್ಯಾಂತಿ- 330). [ಸಂ.] 

ಬ್ರಹ್ಮಬ್ರುವ (ನಾ). ಹೆಸರಿಗೆ ಮಾತ್ರ ಬ್ರಾಹ್ಮಣನಾಗಿರಂವನು; 
ಅಯೋಗ್ಯನಾದ ಬ್ರಾಹ್ಮಣ: “ಬ್ರಹ್ಮಬ್ರುವಂ ಪಾರ್ಪನೆನೆ ತನ್ನ 
ಜಾತಿಯಂ ತೋಶಿ ಬಾಟ್ವಿಂಗೆ ನಾಮಂ” (ಮುಂಗರಾ, ೬೫-೬). [ಸಂ.] 

ಬ್ರಹ್ಮಮಾರ್ಗ (ನಾ). ಮೋಕ್ಷಮಾರ್ಗ; ಅಧ್ಯಾತ್ಮಮಾರ್ಗ : ಬ್ರಹ್ಮ 
ಮಾರ್ಗಕೆ ನಡಿಸಿದನು ವಾಯುವ ಪರಬ್ರಹ್ಮವ ಕಂಡ ತನ್ನೊಳಗೆ (ಕರತ: 
8-004); ಹಾದಿಗಳನಾರೈದು ಯಾತ್ರೆಯನೈದುವರ ಮಾಳ್ಕೆಯಲಿ ಮೆಲ್ಲನೆ 
ಸುಧನದೊಳಲ್ಲದೊಡೆ ಮೆರೆಯದು ಬ್ರಹ್ಮ ಮಾರ್ಗವಿದು (ಗಗತಾ. ೧೩-೨೭): 
ಯೋಗಭ್ರಷ್ಟನಾಗಿ ಬ್ರಹ್ಮಮಾರ್ಗದಲ್ಲಿ (ಹಾದಿ) ತಪ್ಪಿದವನು . . . 
ಉಭಯಭ್ರ ಪ್ಟನಾಗಿ ನುಶವನ್ನು, ಹೊಂದುವುದಿಲ್ಲವಷ್ಟೆ ? (ಅಸ. 90). 

[ಸಂ.] 

ಬ್ರಹ್ಮಮಾಮಾಂಸೆ (ನಾ). ಬ್ರಹ್ಮಸ್ವರೂಪವನ್ನು ಕುರಿತು ಜಿಜ್ಞಾಸೆ 
ಮಾಡುವ ಬಾದರಾಯಣಸೂತ್ರ ಅಥವಾ ಬ್ರಹ್ಮಸೂತ್ರ; ವೇದಾಂತ 
ಶಾಸ್ತ್ರ; ಉತ್ತರವಿಸಾಮಾಂಸೆ : ಜೈಮಿನಿಸೂತ್ರಕ್ಕೆ ಪೂರ್ವಮಾಮಾಸೆ. 
ಧರ್ಮಮಿಾಮಾಂಸೆಯೆಂದೂ, ಬಾದರಾಯಣಸೂತ್ರಕ್ಕೆ ಉತ್ತರಮಾಮಾಂಸೆ. 
ಬ್ರಹ್ಮಮಾಮಾಂಸೆಯೆಂದೂ ವ್ಯವಹಾರ (ಹೂದಸಾ. ೦೪೪): 

[ಸಂ. ಬ್ರಹ್ಮಮಾಮಾಂಸಾ] 

ಬ್ರಹ್ಮಯಜ್ಞ (ನಾ). ೧. ಪಂಚಮಹುಯಜ್ಞಗಳಲ್ಲಿ ಒಂದು ; ಪ್ರತಿನಿತ್ಯ 
ಮಾಡುವ ವೇದಷಠಣ, ವೇದಾಧ್ಯಯನ : ವೇದುಧ್ಯಯನರೂಪ 
ಬ್ರಹ್ಮಯಜ್ಞ ಅಗ್ನಿಹೋತ್ರರ ಇಪ ದೇವಯಜ್ಞ ಅತಿಧಿಸೊಜಾರೂಪ ಮನುಷ್ಯ 
ಯಜ್ಞ ಪಿತೃತರ್ಪಣರೂಪ ಪಿತೃಯಜ್ಞ ಭೂತಬಲಿರೂಪ ಭೂತಯಜ್ಞ 
ಎಂಬೀ ಪಂಟಿಮಹಾಯಜ್ಞಂಗಳಂ ನಡೆಸುತ್ತೆ (೧ಕಕ- ೦೨೦): ಬ್ರಹ್ಮಯಜ್ಞ, 
ಪಿತೃಯಜ್ಞ, ದೈವಯಜ್ಞ ಭೂತಯಜ್ಞ, ಮನುಷ್ಯಯಜ್ಞ-ಈ ೫ ಮಹಾ 
ಯಜ್ಞ ಗಳು, ವೇದಾಧ್ಯಯನವು ಬ್ರಹ್ಮಯಜ್ಞ ವು (ಆರರ. 0ಬ). 
೨. ವೇದಗಳನ್ನು ಹೇಳಿಕೊಡುವಿಕೆ ; ವೇದಾಧ್ಯಾಪನ. [ಸಂ] 

ಬ್ರಹ್ಮಯೋಗ (ನಾ). ೧. ಮೋಕ್ಷಸಾಧನೆಯ ಉದ್ಯೋಗ, - 
ಪ್ರಯತ್ನ : ಬ್ರಹ್ಮಿಯೆ:ದೆಂಬ ಮುಹೂರ್ತ ಸನ್ನಿಧಿಯದು ಬ್ರಹ್ಮ 
ಯೋಗಕೆ ತಕ್ಕ ಕಾಲ (ಈ: 08-008). ೨. [ಜ್ಯೋತಿ] 
ಇಪ್ಪತ್ತೇಳು ಯೋಗಗಳಲ್ಲಿ ಒಂದು : ಬರೆ ಚಿತ್ರಂ... ಅತಿಶುಭದಂ 
ಬ್ರಡ್ಮಯೋಗಂ ಮನಂಗೊಂಡಿರೆ ಭಾಸ್ವ್ರನ್ನಾಭಿರಾಜಾಂಗನೆ ವಿಶದಯಶೋ 
ಭಾಗಿಯಂ . . - ಪುತ್ರನಂ ಪೆಶ್ತಳ್‌ (60ಿಫು, ೭-೩೬) ; ಬ್ರಹ್ಮಯೋಗಕ್ಕೆ 
ಸಾಲ ೩೭ ಗಳಿಗೆ ಮೇಲೆ ತ್ಕುಜ್ಮಾ (ಶಾಸ್ಮರೆ. ೬೦-೭)- [ ಸಂ.) 

ಬ್ರಹ್ಮರಂಧ್ರ (ನಾ). ೧. ನೆತ್ತಿಯ ಮಧ್ಯದಲ್ಲಿರುವ ಸೂಕ್ಷ್ಮವಾದ 
ರಂಧ್ರ ; ಗರ್ಭದಲ್ಲಿ ಶರೀರ ರಜನೆಯೆಲ್ಲ ಆದ ಮೇಲೆ ಚೈತನ್ಯವು 
ಈ ಮಾರ್ಗದಿಂದ ಪ್ರವೇಶಿಸುವುದೆ:ದೂ ಸಾಯುವಾಗ ಈ 
ಮಾರ್ಗದಿಂದ ಜೀವ ಹೋದವರಿಗೆ ಬ್ರಹ್ಮಲೋಕಪ್ರಾಪ್ತಿಯೆಂದೂ 
ಐತರೇಯ ಮತ್ತು ಕಠಶ್ರುತಿಗಳಲ್ಲಿ ಹೇಳಿದೆ : ಬಿಟ್ಟಿ ಕಣ್ಣು ಬಿಗಿದ 


ಹುಬ್ಬು ಬ್ರಹ್ಮರಂಧ್ರದಲ್ಲಿ ಒಟ್ಟು ಗುಡಿಯ (೫ನ. 509) ; ಬ್ರಹ್ಮ 
ರಂಧ್ರದ ಗೊತ್ತು ಒಮ್ಮೆಲೇ ತಿಳಿಪುದೇ (ಸರಕ್ಕ: ೩೬) ; ಯೋಗ ಸಂಪು; 


ದುಯದಂತೆ ಮತ್ತು ತಾಂತ್ರಿತರೆ ಸಮ್ಮತಿಗೆ ಅನುಸ; 
ಯಲ್ಲಿ ಬ್ರಹ್ಮರಂಧ್ರ ವಿದೆ (ಈ66- 0೩೩). ೨. ನಡುನೆತ್ತಿ 
ಬೂದಿಯನ್ನು ಬ್ರಹ್ಮರಂಧ್ರದ ಮೇಲೆ ಇಟ್ಟು ನಿ 
ಹಿಂಡುವುದು (ಸಳಕ್ಕಿ. ೪96 ಕು) ; ಕಚ್ಚಿದರೆ ಬ್ರಹ್ಮರಂಧ್ರಕ್ಕೆ ಏರಂವಂಥ 
ಮಾದುಮಿಳಿತವಾದ ಹುಳಿ (ಹಸುಜೊ. 40೭). [ಸಂ.7 


ಇಗಿಯೂ ತಲೆ 


ಹುಣಿಸೆಚೆಕ್ಕೆ 


ಬೆಹುಳಿಯನ್ನು 


೬೬೭೮ 


ಬ್ರಹ್ಮವರ್ಚೆಸ 


ಬ್ರಹ್ಮರಶ್ಮಿ (ನಂ). ಬ್ರಾಹ್ಮಣನಲ್ಲಿರಬೇಕಾದ ತೇಜಸ್ಸು : 

ನಂದನರು ಸುಕ್ಷಾತ್ರತೇಜೋವಪ್ಯಂದವನು ಮಹುಕಿದರು. ವಿಮಲಬ್ರಹ್ಮ 

[ಸಂ. ] 

ಬ್ರಹ್ಮರಾಕ್ಷಸ (ನಾ). ಧರ್ಮಭ್ರಷ್ಟನಾಗಿ ಬ್ರಾಹ್ಮಣರ ಧನವನ್ನೂ 
ಪರಪತ್ನಿಯರನ್ನೂ ಅಪಹರಿಸಿದ ನೀಚಬ್ರಾಹ್ಮಣನಿಗೆ ಮರಣಾ 
ನಂತರ ಬರುವುದೆನ್ನಲಾದ ಪಿಶಾಚೆಜನ್ಮ ಮತ್ತು ಹಾಗೆ ಜನ್ಮ 
ತಾಳಿದವನು : ಸಂಗರಾರ್ಜುನಂ ಸಿದ್ಧನಂತಾ ಸಿದ್ಧ ಕ್ಷೇತ್ರ ಶ್ರಮಂ ಪುಗುತಂದನ 
ದೆಂತಪ್ಪದೆಂದೊಡೆ . . , ನಾರಾಯಣನಂತೆ ಬಲಿಯಂ ಬೇಡುವ ಬ್ರಹ್ಮ 
ಶಾಕ್ಷಸರಿಂ , . . ಅತಿಭಯಂಕರಾಕಾರಮಪ್ಪದು (ಉನ್ಮಸಾ. ೫೨೯ ಕೂರ್ರಕ); 
ಮೇದೋಹೋತನೆಂಬದಂ ದಾನವೇಂದ್ರಂಗೆ  ಪೌರೋಹಿತ್ಯಮಂ 
ಮಾಡುವಂ ಬ್ರಹ್ಮರಾಕ್ಷಸಂ ಕಂಡು ಪಾರ್ಥನ ಹಯವನು ಊಹಿಸಿದನು 
(ಕೈಮಿಕಾ-0೬-೨೩) ; ಯಾರೋ ಅನ್ನುತ್ತಿದ್ದರು ಗುಡಿಯಲ್ಲಿ.._ಕವ್ತಿಯವರ 
ಮಗ ಸತ್ತ ಮೇಲೆ ಬ್ರಹ್ಮರಾಕ್ಷಸ ಆಗಿದ್ದಾನೆ. ಎಂದು (ರತರ, ೧೦೬). 
'ಬೊಮ್ಮರಕ್ಕಸ' , “ಬ್ರಹ್ಮಪಿಶಾಚಿ' ಹೋ, [ಸಂ,] 

ಬ್ರಹ್ಮರ್ಷಿ (ನಾ). ಬ್ರಹ್ಮವನ್ನು ಅರಿತು ಆ ತಿಳಿವಿನಿಂದ ಯಷಿಯಾದ 
ವನು; ಬ್ರಹ್ಮಜ್ಞನಾದವನು : ಬ್ರಹ್ಮರ್ಷಿ ಗುರುವಸಿಪ್ಠಂ ಬಂದು 
ತಾಯ್ಕನಕೆ ಪೇಳ್ದನಿಂತೆಂದು ಸಂತೈಕಿಯಂ (ಕ್ರೀಣನಾ. ೦೮-೪೬೮); 
ಇವೊತ್ತು ನಾವು ಸೇರಿರುವುದು ತಪೋಬಲದಿಂದ ಬ್ರಾಹ್ಮಣ್ಯ ಸಾಧಿಸಿ 
ಬ್ರಹ್ಮರ್ಷಿಯಾಗಿರುವ ವಿಶ್ವಾಮಿತ್ರರ ಬ್ರಹ್ಮರ್ಜಿತ್ವ ವನ್ನು ಒಪ್ಪಿಕೊಳ್ಳು 
ವುದಕ್ಕೆ (ಬುಶಾಡ. ೨೨0), [ಸಂ. ] 

ಬ್ರಹ್ಮರ್ಷಿತ್ವ (ನಾ) ಬ್ರಹ್ಮರ್ಷಿಯಾಗಿರುವಿಕೆ ; ಬ್ರಹ್ಮರ್ಷಿಪದವಿ : 
ಬ್ರಹ್ಮರ್ಜಿತ್ವವು ಒಬ್ಬರ ಇಬ್ಬರ ಅಭಿಮಾನದಿಂದ ಬರುವ ಪದವಿಯಲ್ಲ 
(ಮಶಾಣ- ೨30). [ಸಂ,] 

ಬ್ರಹ್ಮಲಿಖಿತ (ನಾ). ಹಣೆಯ ಬರೆಹ ; ವಿಧಿಲಿಖಿತ; £ ಮಾನವರ 
ಹಣೆಯಲ್ಲಿ ವಿಧಿಯು ಬರೆದಿರುವುದು ಮತ್ತು ಯಾರಿಂದಲೂ 
ಅದನ್ನು ಅಳಿಸಲು, ಬದಲಾಯಿಸಲಂ ಸಾಧ್ಯವಿಲ್ಲ, ಹಾಗೆಯೇ ನಡೆ 
ಯುವುದು ಎಂದು ನಂಬಲಾದ ಲೇಖ,--ಬರೆಹ : ಬ್ರಹ್ಮಲಿಖತವ 
ಮಾಲ ಜಾಳ್ವರುಂಟು ನಿರ್ಮಳದಿ ವೈಷ್ಣವರ ಮನಮುಟ್ಟಿ ಸ್ಸ ಭಜಿಸಿ (ಕನಕ 
೨3 ಶ್ಲ); ಬರೆದದ್ದೆಲ್ಲ ಬ್ರಹ್ಮಲಿಖಿತವೆಂದೂ ಸಾಹಿತಿಗಳೂ ತಿಳಿಯುವ 
ಕಾರಣವಿಲ್ಲ (ಸಾಹ. ೭)- [ಸಂ.) 

ಬ್ರಹ್ಮಲಿಪಿ (ನಾ). ೧. ಇಬ್ರ ತ್ರಿಹ್ಮರಿಖಿತ : ಬ್ರಹ್ಮಲಿಪಿ ಬೇರೆಯಲ್ಲ, ಪಿಶಾಚ 
ಪರಿವಾರದವರ ಆದೇಶ ಬೇರೆಯಲ್ಲ (ಶಿಕಾಶ- 003); “ನಿಮಗ ಒಂದು ಗಂಡು 
ಮಗ ಹುಟ್ಟಲಿ” ಅಂತ ಆವಾಗ ಅಂದೇ ಅಂದ್ರ ಬ್ರಹ್ಮಲಿಪಿ ಅಂತ ತಿಳಿರಿ! 
(458- 9೫೦). ೨. (ಆಲಂ) ಓದಲು ಬಾರದ ಲಿಪಿ: ಆ ಪುಣ್ಯಾತ್ಮನ 
ಬರವಣಿಗೆ ಬ್ರಹ್ಮೆಲಿಪಿ (ರೂಂ). [೫0.7 

ಬ್ರಹ್ಮಲೋಕ (ನಾ). ೧. ಸೃಷ್ಟಿಕರ್ತನಾದ ಬ್ರಹ್ಮನಿರುವನೆಂದು ನಂಬ 
ಲಾದ ಲೋಕ: ಸತ್ಯಲೋಕ : ನಾನು. . . ಇನ್ನೊಂದು ರೊಪದಿಂದ 
ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮನೊಡನೆ ಈ ವಿಚಾರವಾಗಿ ಮಾತನಾಡಿ 
ಗೊತ್ತು ಮಾಡಿರುವೆನು (ುಜಾ9. ೦೦೪)- ೨. [ಜೈನ] ಹದಿನಾರು ಕಲ್ಪ 
ಗಳಲ್ಲಿ ಒಂದು ; ಲೋಕಾಂತಿಕದೇವರ ನಿವಾಸ : ಬ್ರಹ್ಮಲೋಕನಿಳಯ 
ರಪ್ಪ ಲೋಕಂಂತಿಕರುಂ (ಕಾಂತಿಫ್ರ. ೦೨-೪೩ ವ). [ಸಂ,] 

ಬ್ರಹ್ಮವಂತ (ನಾ): ವೇದಾಧ್ಯಯನಸಂಪನ್ನನುದ 
ಬ್ರಾಹ್ಮಣಂ .. ಸೋಮಪಂ 


ರಶ್ಮಿಯಲಿ (ಕುರ್ಮಾ: 0-3)- 


ಬ್ರಾಹ್ಮಣ ; 
ವಿಪ್ರನೆಂದೆನಲೂ 
ಬ್ರಾಹ್ಮಣನ ಪೆಸರಕ್ಕುಂ” (ಮಂಗರಾ- ೭೩-೦). [ ಸಂ, ಬ್ರಹ್ಮೆಪತ್‌ ] 
ಬ್ರಹ್ಮವರ್ಚಸ (ನಾ). ೧. ವೇದಾಧ್ಯಯನದಿಂದ ಉಂಟಾಗುವ 


ಅಭಿವೃದ್ಧಿ....ತೇಜಸಲ್ಸಿ : “ಆಚಾರದ ಓದಿನ ನೆಜಸಿವಣಿಗೆ ಬ್ರಹ್ಮ ವರ್ಚಸ 


೬. ಬ್ರಹ್ಮವಂತಂ 


ಬ್ರಹ್ಮವರ್ಚಸ್ಸು 


ವೆಂಬುದು” (ಪಂಡ. ೬೬-೨೩) 
ನಡತೆ, ಅಧ್ಯಯನ 


ಹೈವರ್ಚಸಂ ವೃತ್ತಾಧ್ಯಯನಃ 
ಪಾಠ ಈ ಯೆರಡರ ಖುದ್ದಿ. 
ಅಭಿವೃದ್ಧಿಗೆ ಹೆಸರು” (ನಾತಿ. ೨೨ಟ. ವಿ. ಬ್ರಹ್ಮವರ್ಚಸ್ಸನ್ನು 
ಪಡೆದವನು : “ಅಚಾರಮಾರ್ಗ ತಂತುವನಟ್‌ವನಾವನೊರ್ವಂ 
ವರ್ಚಸನಕ್ಕುಂ”(ಮುಂಗಣಾ. ೬೪-0). [o.] 
ಬ್ರಹ್ಮವರ್ಚಸ್ಸು (ನಾ). ಬ್ರಹ್ಮತೇಜಸ್ಸು; ಬ್ರಹ್ಮಬಲ ; ಜುಷಿಗಳು ಈ 
ಪವಿತ್ರ ಕಾರ್ಯಗಳನ್ನೆಸೆಗುತ್ತಿದ್ದುದರಿಂದಲೇ ದೀರ್ಫುಯುಸ್ಸು, ಪ್ರಜ್ಞೆ, 
ಕೀರ್ತಿ ಮತ್ತು ಬ್ರಹ್ಮವರ್ಚಸ್ಸುಗಳನ್ನು ಪಡೆದಿದ್ದರು (ಥಾರತ. ೩೦). 
೫೦. ಬ್ರಹ್ಮವರ್ಚಸ್‌] 
ಬ್ರಹ್ಮವಾದಿ (ನು). ವೇದಗಳನ್ನು ಕಲಿಸುವವನು; ವೇದಾರ್ಥವನ್ನು 
ವಿವರಿಸಂವವನು; ಮೇದವಿದ: ಬ್ರಹ್ಮವಾದಿಗಳಿಲ್ಲ ಹಿರಿಯಣ್ಣ ತಂದೆ 
ಗೆಣೆಯೆನ್ನುವರು (ಉಾಸಣಾ- €). ಸಂ. ಬ್ರಹ್ಮವಾದಿನ್‌] 
ಬ್ರಹ್ಮವಾದಿನಿ (ನಾ). ೧. ವೇದಾಂತ ತತ್ತ ವನ್ನು ಪ್ರತಿಪಾದಿಸುವವಳು; 
ವೇದಾಂತಪ್ರವೀಣೆ : ದನುಜೀಜ್ಯ ಕುಜಾಂಗಿಗರ್‌ ಸಮವಿಲಗ್ಗಕ್ಷೇತ್ರ 
ದೊಳ* ಬಾಲ್ಕರಾಗಿ ನಿರಾಬಾಧೆಯಿನಿರ್ದೊಡಾ ಸಕಲಶಾಸ್ಟ್ರೋಪೇತೆಯುಂ 
ಬ್ರಹ್ಮವಾದಿನಿಯುಂ ಖ್ಯಾತೆಯುಮಕ್ಕುಂ (೫8. ೨೨-೨೩); ಸ್ತ್ರೀಯರು 
'ಬ್ರಹ್ಮವಾದಿನಿಗಳು, ಸದ್ಮೋವಧುಗಳು ಎಂದು ಎರಡು ಬಗೆ, ಬ್ರಹ್ಮ 
ವಾದಿನಿಗಳಿಗೆ ಉಪನಯನ 'ದಾಧ್ಮಯನ ಮೊದಲಾದ ನಿಯಮಗಳು 
» « ಎಂದು ವಿಧಿಸಿರುವರು (೬40೫. 0೫೯): ೨. ಗಾಯತ್ರೀದೇವಿ. 
[ಸಂ. ಬ್ರಹ್ಮ ವಾದಿಸೀ] 
ಬ್ರಹ್ಮವಿತ್ತು (ನು). ಎಬ್ರಹ್ಮಜ್ಞಾನಿ : ನಿಷಿದೃಕರ್ಮಗಳನ್ನು ತ್ಯಜಿಸಿ... 
ತೀಪ್ರಮುಮುಕ್ಷಂಗಳಾಗಿ ಬ್ರಹ್ಮವಿತ್ತುಗಳಲ್ಲಿ ಉತ್ತಮನಾದ ಗುರುವರ್ಯನ 
ಆಡಿದುವರೆಗಳನ್ನಾಶ್ರಯಿಸಿ ವೇದಾಂತಶ್ರವಣ ಮಾಡಬೇಕು (ಕಾರ. ೨೬೮), 
[೫0. ಬ್ರಹ್ಮವಿದ್‌] 
ಬ್ರಹ್ಮವಿದ (ನಾ). ಎಬ್ರಹ್ಮಜ್ಞಾಃ ನಿ : ಬ್ರಹ್ಮವಿದನಾದವನೇ, ಬ್ರಹ್ಮನನ್ನು 
ಬಲ್ಲವನೇ ಬ್ರಹ್ಮನಾಗುತ್ತಾನೆ. ಬ್ರಹ್ಮನಾದವನಿಗೇ ಬ್ರಹ್ಮಜ್ಞಾನ, ಬ್ರಾಹ್ಮೀ 
ಪ್ರಜ್ಞೆ ಅಳವಡುತ್ತದೆ (ಕಾಕರ. 009). [ಸಂ.] 
ಬ್ರಹ್ಮವಿದ್ಯೆ (ನಾ). ವೇದಾಂತ ವಿದ್ಯೆ; ಮೋಕ್ಷಸಾಧಕವಾದ ವಿದ್ಯ; 
ಮೋಕ್ಷಜ್ಞಾ; ನ; ಕೋಳುಗೊಂಡುದು ಬ್ರಹ್ಮವಿದ್ಯೆಯ ಮೂಲಧನವಂ ತವ 
ಭಕುತಿ (ಗಣ. ೧೩-೪); ಭಕ್ತಿಯೆಂದರೆ , , . ಪರಮಪುರುಷನ ಪಾದಾರ 
ವಿಂದಗಳ ಧ್ಯಾನ, ಅರ್ಚನೆ; ಪ್ರಣಾಮ ಮೊದಲಾದುವು. ಇವೇ ಉಪನಿಷತ್ತು 
ಗಳಲ್ಲಿ ವೇದನ, ಉಪಾಸನ, ಬ್ರಹ್ಮವಿದ್ಯಾ ಮೊದಲಾದ ಶಬ್ದಗಳಿಂದ 
ಹೇಳಲ್ಪಡುವುವು (ಓರಣ. 3೫) [ಸಂ. ಬಹ್ಮವಿದ್ಯಾ. 
ಬ್ರಹ್ಮವೀಣೆ (ನಾ). ಒಂದು ಬಗೆಯ ವೀಣೆ : ವಿವಂಚಿಕೆ ಚಿತ್ರಿಕೆ . , . 
ಬ್ರಹ್ಮವೀಣೆ ಸಾರಂಗವೀಣೆ ಸರವೀಣೆ ಆಕಾಶವೀಣೆ ಅಂತರ್ವೀಣೆ ರುದ್ರ 
ವೀಣೆಯೆಂಬ ಇಪ್ಪತ್ತೆರಡು 
(ನೇಕ. ೧೯೦) ; ಆತನು ಬ್ರಹ್ಮವೀಣೆಯನ್ನು ಬಾರಿಸುವುದರಲ್ಲಿಯೂ ತಾಳ 
ವಿದ್ಯೆಯಲ್ಲಿಯೂ ಪ್ರವೀಣನಾಗಿದ್ದನು (ಕಖಂತ. ೯6). [ಸಂ. ಬ್ರಹ್ಮ ವೀಣಾ) 
ಬ್ರಹ್ಮವೃಕ್ಷ (ನಾ). ೧. ಅತ್ತಿಮರ. ೨. ಮುತ್ತುಗ ; ಪಲುಶ: 
“ಬ್ರಹ್ಮವೃಕ್ಷಂ ಪಲಾಶಂ ಮುತ್ತುಗಂ” (ಮಂಗಣ. 43-04)... [ಸಂ.) 
ಬ್ರಹ್ಮವೇತ್ತ (ನಾ). ಬ್ರಹ್ಮಜ್ಞಾನಿ : ಬ್ರಹ್ಮವೇತ್ತರು ಮರುಳಕರ್ಮವ 
ನೆನೆವರೇ (ಗಗತಾ. ೦೫-30): [ಸಂ. ಬ್ರಹ್ಮವೇತೃ] 
ಬ್ರಹ್ಮವೆ, ೈವರ್ತ (ನಾ). ಹದಿನೆಂಟು ಪುರಾಣಗಳ 
ಒಂದು : ಬ್ರಹ್ಮಪುರಾ -ಬ್ರಹ್ಮವೈದರ್ತಪುರಾಣ 
ನೆಂಟು ಮೂಲಪುರಾಣ: 


ಣಗಳ ಹೆಸರುಗಳು:- (೧] ಬ್ರಹ್ಮ 


೨ವಳ್ಳೇ ವೇಃ 
KY 


ಬ್ರಹ್ಮ 


ತೆಜದ ತಂತ್ರೀವಾದ್ಯಕ್ರಮಮೆಂಬ: 


ಬ್ರಹ್ಮಸೂತ್ರ 


(೨) ಪದ್ಮ (೩) ವಿಷ್ಣು. . . (೧೦) ಬ್ರಹ್ಮವೈವರ್ತ . , , 
ಬ್ರಹ್ಮಾಂಡ (ಕಾರರ- ೧೩೬). [ಸಂ. ] 

ಬ್ರಹ್ಮವ್ರತ (ನಾ). [ಜೈನ] ಬ್ರಹ್ಮಚರ್ಯವನ್ನು ಪಾಲಿಸುವ ವ್ರತ ; 
ಪಂಚವಿಧಂ ಬ್ರಹ್ಮವ್ರತಂ ಜಿನೇಶ್ವರಮತದೊಳ್‌ (ಹಂತ. ೬೫೪). [ಸಂ.] 

ಬ್ರಹ್ಮಶಿರ (ನಾ). ಒಂದು ಬಗೆಯ ಮಂತ್ರಾಸ್ತ್ರ ; p ಬ್ರಹ್ಮನ ಸಕಲ 
ಶಕ್ತಿಗಳನ್ನು ಹೊಂದಿರುವುದೆಂದು ನಂಬಲಾದ ಅಸ್ತ್ರ; ದ್ರೋಣನು... 
ತನ್ನೆ ಮೆಚ್ಚಿಗೆಯನ್ನು ತೋರಿಸಲು ಅವನಿಗೆ ಬ್ರಹ್ಮಶಿರವೆಬ ಒಂದು 
ವಿಶಿಷ್ಟರೀತಿಯ ಅಸ್ತ್ರವನ್ನು ಕೊಟ್ಟು . . , ಅಲ್ಬಬಲವುಳ್ಳವನ ಮೇಲೆ 
ಪ್ರಯೋಗಿಸಿದರೆ ಅದು ಪ್ರಪಂಚವನ್ನೇ ಸುಟ್ಟುಹಾಕಿಬಿಡುತ್ತದೆ. ಎಂದನು 
(ನತಥಾ- ೨೨). [ಸಂ. ಬ್ರಹ್ಮ ಶಿರಸ್‌] 

ಬ್ರಹ್ಮಶಿವ (ನಾ). ೧. ಒಬ್ಬಾತನ ಹೆಸರು: ಬ್ರಹ್ಮಶಿವಬಟರರು 
ಪುಸುಗೂರ ಆಳೆ (ಎಕ. ಸ, ಕತ್ಕರಿ: ೫೯-೩; ಸು: 900). ೨. ಸಮಯ 
ಪರೀಕ್ಷೆ' ಎಂಬ ಕಾವ್ಯವನ್ನು ಬರೆದ ಒಬ್ಬ ಕನ್ನಡಕವಿಯ ಹೆಸರು: 
ಈತನು ಹರಲೀಲೆಯೆಂಬ ಸಾವಿರ ವೃತ್ತವುಳ್ಳೆ ಒಂದು ಕಾವ್ಯವನ್ನು ಬರೆದು 
ದಾಗಿ ಬ್ರಹ್ಮಶಿವನ ಸಮಯವರೀಕ್ಷೆಯಿಂದ ತಿಳಿಯುತ್ತದೆ (108. 1. ೨೩೨). 

[ಇಂ.] 

ಬ್ರಹ್ಮಸಂಕಲ್ಪ (ನಾ). ವಿಧಿಯ ನಿಯಮ : ದೇಸಾಯರು ಬ್ರಹ್ಮ ಸಂಕಲ್ಪ 

ವನ್ನು ಒಂದು ನಿಮಿಷವಾದರೂ ತಿದ್ದಲು ಪ್ರಯತ್ನಿಸಿದರು (ಸೀ. ೨೦೩)- 
[ಸಂ.] 

ಬ್ರಹ್ಮಸಭೆ (ನಾ). ೧. ಬ್ರಹ್ಮನ ಸಭೆ, ೨. ಬ್ರಾಹ್ಮಣರ ಸಮುದಾಯ: 
ಶೀನಪ್ಪಮಯ್ಯರ ಠೀವಿಯನ್ನು ಕಂಡೇ ಪಡುಮುನ್ನೂರಿನವರು 
ಮುನ್ನೂರು ಸೀಯಾಳ ಇಳಿಸಿ, ಬ್ರಹ್ಮಸಭೆಗೆ ಕುಡಿಸಿದರು (ತುಂಕು. cat). 
೩. ಬ್ರಹ್ಮವಾದಿಗಳ ಸಭೆ; ಬ್ರಹ್ಮಜಿಜ್ಞಾಸುಗಳ ಸಭೆ; ಆ ಬ್ರಹ್ಮ 
ಸಭೆಯ ಇದಿರಿನಲ್ಲಿ, ಮಿತಪರಿವಾರದ ನಡುವೆ, ಜನಕರಾಜ ವ್ಯಾಘ್ರಾಜಿನದ 
ಮೇಲೆ ಕುಳಿತದ್ದಾನೆ (ಶೆತಂಪಾ, 090), [ಸಂ, ಬ್ರಹ್ಮಸಭ] 

ಬ್ರಹ್ಮಸಮಾಜ (ನಾ). ೧. ಬ್ರಾಹ್ಮಣರ ಸಮುದಾಯ. ೨: ಬಂಗಾಲ 
ದಲ್ಲಿ ಅರ್ಯಧರ್ಮದ ಪುನರುತ್ಮಾನಕ್ಕಾಗಿ ಕೇಶವಚಂದ್ರಸೇನರು 
ಸ್ಥಾಪಿಸಿದ ಒಂದು ಧರ್ಮಪಂಥ : ಚುರ;ಬಾಲೆಯ ಮನೆಯವರು 
ಬ್ರಹ್ಮಸಮಾಜಕ್ಕೆ ಸೇರಿದವರು (ಕಂಕೀ- ೧೬); ಬ್ರಹ್ಮಸಮಾಜವು 'ವಿಗ್ರಹಾ 
ರಾಧನೆ, ಅವತುರವಾದ, ಜನ್ಮಾಂತರ ಮುಂತಾದುವನ್ನು ಖಂಡಿಸುತ್ತಿತ್ತು 
(ಊರರ. ೩೨೨). [ಸಂ.1 

ಬ್ರಹ್ಮಸಾಕ್ಷಾತ್ಕಾರ (ನಂ). ಬ್ರಹ್ಮೈಕ್ಯ; ಮುಕ್ತಿ ; ಮೋಕ್ಷ; ಬ್ರಹ್ಮ 
ಸಾಕ್ಷಾತ್ಕಾರವೇ ಮಾನವನ ಚರಮಗುರಿಯಾದರೆ ಲೋಕಸೇವೆಯೇ ಅದಕ್ಕೆ 
ಮುಖ್ಯಸಾಧಕ (ಖುಕ್ಕಾರ. ೯3 ರೀ). [ಸಂ. 

ಬ್ರ ್ರಿಹ್ಮಸಾಯಂಜ್ಯ (ನಾ). ಬ್ರಹ್ಮನಲ್ಲಿ ಐಕ್ಕವಾಗುವಿಕೆ ; ಮುಕ್ತಿ; 
“ಬ್ರಹ್ಮಭೂಯಂ, ಬ್ರಹ್ಮತ್ವಂ, ಬ್ರಹ್ಮಸಾಯುಜ್ಯಂ-೩ ಬ್ರಹ್ಮಸ್ವರೂಪ 
ವಾಗುವಿಕೆ. . . ಮೋಕ್ಷ” (ಸಿದ್ದಾ. ೨೩೦); ಜ್ಞಾನಿಗಳು ಮಾತ್ರ ಬ್ರಹ್ಮ 
ಸಾಯುಜ್ಯವನನ್ನು ಹೊಂದುತ್ತಾರೆ (ಹುಕ್ಕಾರೆ. ೨೬೨): [ಸಂ.) 

ಬ್ರಹ್ಮಸಾವರ್ಣಿ (ನಾ). ಹದಿನಾಲ್ಕುಜನ ಮನುಗಳಲ್ಲಿ ಒಬ್ಬನು ; 


(೧೮) 


ಹತ್ತನೆಯ ಮನ್ವಂತರದ ಅಧಿಪತಿ: ಹದಿನಾಲ್ಕು ಮನುಗಳೊಳಗೆ 
ಧರ್ಮಸಾವರ್ಣಿಯೇ ವಿಷ್ಣುಸಾವರ್ಣಿಯೆಂತಲೂ ದಕ್ಷಸಾವರ್ಣಿಯೇ 


ಬ್ರಹ್ಮಸಾವರ್ಣಿಯೆಂತಲೂ - . , ನಾಮಾಂತರಮುಂಟಾಗಿ (ಕ: ೨09). 
* ಚತುರ್ವಶಮನಂ ' ಪರಾ. [ಸಂ.] 

ಬ್ರಹ್ಮಸೂತ್ರ (ನಾ). ೧. ಜನಿವಾರ ; ಯಃಜ್ಲೋಪವೀತ ; “ಜನ್ನಿವಾರಂ 
ಬ್ರಹ್ಮಸೂತ್ರಮಖಪವೀತಮೆನಿಕುಂ್‌  (ರಂಗಣ. ೭೬೪); ಅವರರ 
ನೆಲೆಗಳೊಳ್‌ ಬ್ರಹ್ಮಸೂತ್ರಾಭಿಧಾನ ಯಜ್ಞ (ಪವೀತದಿಂ ಪವಿಶ್ರಗಾತ್ರ 


ಬ್ರಹ್ಮಸ್ಥಾನ 


ರ್ಮಾಡಿ (ಅಂತ್ಯ. ೦೫-೦೦ ಕ); ದೇವ ವನಮಾಲಾಸ್ಸುರದ್‌ ಬ್ರಹ್ಮಸೂತ್ರ: 
ಜಯ ನಮಸ್ತೇ (೬1೨. 3-004 ರಗಳ). ೨. ಬಾದರಾಯಣ ಮುನಿಯು 
ರಚಿಸಿದ ವೇದಾಂತಸೂತ್ರ : ಬ್ರಹ್ಮಸೂತ್ರಕ್ಕೇ ಬಾದರಾಯಣ ಸೂತ್ರ, 
ವೇದಾಂತಸೂತ್ರ, ಶಾರೀರಕವಿಸಮಾಂಸಾ, ಬ್ರಹ್ಮಮಾಮಾ:ಸಾ ಎಂಬ 
ಹೆಸರುಗಳು ಬಂದಿವೆ (ರರ ೨೭೦). [೫ಂ.] 

ಬ್ರಹ್ಮಸ್ಥಾನ (ನಾ): ೧. ಬ್ರಹ್ಮನ ಸ್ಥಾನ. ೨. [ವಾಸ್ತು] ದೇವಾಲಯ 
ದಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಾದ ಸ್ಥಳ; ವಾಸ್ತು 
ಮಂಡಲದ ಮಧ್ಯಭಾಗ: ಬೇರದ ಪಿಂಡಿಕೆ (ಪೀಠ) ಯನ್ನು ಸ್ಕಾಪಿಸು 
ವುದಕ್ಕೆ ಮುಂಚೆ ವಾಸ್ತುಮಂಡಲದ ಮಧ್ಯಭಾಗವಾದ ಬ್ರಹ್ಮಸ್ಥಾನದಲ್ಲಿ 
ಬೀಜಾವಾಪನೆ ಶಂಕುಸ್ಥಾಪನ ಮುಂತಾದುವನ್ನು ಮಾಡಿ. . . ರಡಸ್ಮವಾಗಿ 
ಮುಚ್ಚಬೇಕೆಂದು ಆಗಮಗಳಲ್ಲಿ ಹೇಳಿದೆ (ತೊಡ್ಮುವಾ, ೦೪). [ಸಂ. 

ಬ್ರಹ್ಮಸ್ವ (ನಾ). ಬ್ರಾಹ್ಮಣನ ಆಸ್ತಿ. ಸ್ವತ್ತು. 7.) 

ಬ್ರಹ್ಮಸ್ವರೂಪ (ನಾ). ಮೋಕ್ಷ ; ಮುಕ್ತಿ: ಮೋಕ್ಷಕ್ಕೆ ತದ್ಭುವಾಪತ್ತಿ 
ಎಂದೂ ಬ್ರಹ್ಮಸ್ಥರೂಪಲಾಭ ಎಂದು ಹೆಸರುಗಳೂ(ಉಕತ್ತ-೬೩)- [ಸಂ,] 

ಬ್ರಹ್ಮಹತಿ (ನಾ). ಪಂಚಮಹಾಪಾತಕಗಳಲ್ಲಿ ಒಂದು ; ಬ್ರಾಹ್ಮಣ 
ನನ್ನು ಕೊಲ್ಲುವುದು; ಬ್ರಾಹ್ಮಣವಧೆ : ರಾಘವ , . , ರಾವಣವಧೆ 
ಯೊಳಂದು ಬಂದಾ ಬ್ರಹ್ಮಹತಿ ತನ್ನನ್ನು ಅವಗಡಿಸಲದಕೆ ನಿಷ್ಕೃತಿ 
ಯಾವುದೆಂದು ಸಾರುವ ನಿಗಮದಥರ್ಮಂ ತಿಳಿದು ಹಯಮೇಧಮಂ ತವೆ 
ನೆಗಳುವನಾಗಿ ನಿಶ್ಚೈಸಿ ಕರೆಸಿದಂ ವರವಸಿಷ್ಮಾದಿಗಳನು (ಕೈಖಂಣ:೨೨-೨); 
ಓನ್ನಮಶ್ಶಿವಾಯಾಯೆಂಬ ಮಂತ್ರವನು ಸ್ಮರಿಸಿದೊಡೆ ಬ್ರಹ್ಮಹತಿ 
ಪಾತಕಮೆನಿಪ್ಪ ತೃಣವಾ ವುರುಪಿ . . . ಸಾಯುಜ್ಯಪದವಿಯ ಪಡೆವರು 
(4c 30- [೫ಂ.) 

ಬ್ರಹ್ಮಹತ್ಯ (ನಾ).  ಬ್ರಹ್ಮಹತಿ ; ಎಲವೊ ಎಲವೋ ಬ್ರಹ್ಮಹತ್ಯವ 
ಮಾಡಿದವನೇ ಒಮ್ಮೆ ಶರಣೆನ್ನೆಲವೋ (815. ೬೨೦); ಅವರಿಗೆ ಮೊದಲು 
ಅವರು ಕೇಳಿದ ವರವನ್ನು ಕೊಟ್ಟು ಅನಂತರ ಬ್ರಹ್ಮಹತ್ಯದ ಪಾಲನ್ನು 
ಕೊಡಬೇಕು (£8. 11: 0೩೯೬):  [ಸಂ. ಬ್ರಹ್ಮಹತ್ಕಾ) 

ಬ್ರಹ್ಮಹತ್ಯೆ (ನಾ). = ಬ್ರಹ್ಮಹತಿ : ಇವರಿಬ್ಬರನ್ನೂ ಕೊಂದದ್ದರಿಂದ 
ಇಂದ್ರನನ್ನು ಬ್ರಹ್ಮಹತ್ಕೆಯು ಮೆಟ್ಟಿ ಕೊಂಡಿತು (68ರ. ೨೩೦); ಅಂತೂ 
ನನ್ನ ಪಾಲಿಗೆ ಬ್ರಹ್ಮಹತ್ಯೆ ತಪ್ಪಿದುದಲ್ಲ ಇನ್ನು (ಸರಣ. 1: ರಳ), 

[ಸಂ. ಬ್ರಹ್ಮಹತ್ಯಾ) 

ಬ್ರಹ್ಮಹರಣ (ನಾ): ಬ್ರಾಹ್ಮಣನ ಆಸ್ತಿಯ ಅಪಹರಣ: ಆ 
ದುರಾತ್ಮನಾ ಮಹಾತ್ಮನ ಧನಮಂ ಕೊಂಡು ಬ್ರಹ್ಮಹರಣಮಂ ಸುವರ್ಣ 
ಹರಣಮಂ ಗೆಯ್ದು (ಶ6ತತಂ- ೭೦-೦೦) [ಸಂ.] 

ಬ್ರಹ್ಮಾಂಜಲಿ (ನಾ). ವೇದಪಠನದ ಸಮಯದಲ್ಲಿ (ಗೌರವದಿಂದ) 
ಕೈ ಮುಗಿದುಕೊಂಡಿರುವಿಕೆ : “ಬ್ರಹ್ಮಾಂಜಲಿ: _ವೇದಪಾಠಸಮಯ 
ದಲ್ಲಿ ದೇವರಿಗೂ ಗುರುಗಳಿಗೂ ನಮಸ್ಕಾರ ವಿನಯಭಾವಗಳನ್ನು 
ತೋರಿಸುವುದಕ್ಕೋಸ್ಕರ ಮುಗಿದ ಕೈಗಳ ಸೇರೆಗೆ ಹೆಸರು, ಬೊಗಸೆ 
ಹಿಡಿದ ಹಾಗೆ ಕೈಮುಗಿಯ:ವಿಕೆ” (ಡಾ: ೨೨೭). [ಸಂ,) 

ಬ್ರಹ್ಮಾಂಡ (ನಂ). ೧. ವಿಶ್ವ; ಜಗತ್ತೂ: ಪಾತಾಳದಿಂದತ್ತತ್ತ ನಿಮ್ಮ 
ಶ್ರೀಚರಣ ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ ಶ್ರೀಮಕುಟ (0ನ. ೭೩೩); 
ವಿವಿಧ ಬ್ರಹ್ಮಾಂಡಂ ಮಾಧವ ನಿನ್ನವಕಾಶಂ (3ಗ೭- ೩-೦೦೭); ಬ್ರಹ್ಮಾಂಡ 
ಶತದಲಿ ಹೊಲಬುಗೆಡೆ ಹೊಕ್ಕಳಲಿ ಬ್ರಹ್ಮನನೀತನುಗುಳಿದನು (ಕನ್ಯಾಂ. 
6-83). ೨. ಹದಿನೆಂಟು ಪ್ರ ಕ್ರಹಿದ್ಧವಾದ ಪುರಾಣಗಳಲ್ಲಿ ಒಂದು: 
ವಾಮನ ಗಾರುಡ ಬ್ರಹ್ಮಾಂಡ... ಸಾಂಗದಿಂದಷ್ಟುದಶ 
ಪುರಾಣಂಗಳೊಳ್‌ (8ಸಫು- 4-೩೬). ೩. [ದ್ವೈತ] ಇಪ್ಪತ್ತು ದ್ರವ್ಯ 
ಗಳಲ್ಲಿ ಒಂದು : ಪರಮಾತ್ಮ, ಲಕ್ಷ್ಮಿ - - - ಬ್ರಹ್ಮಾಂಡ. ಅವಿದ್ಯೆ. 


೬೬೮೦ 


ಬ್ರಹ್ಮಾನುಸಂಧಾನ 


ವರ್ಣ 


. ಪ್ರತಿಬಿಂಬ ಎಂದು ದ್ರವ್ಮಗಳು ಇಪ್ಪತ್ತು (೬೭೫. ೨೭೩). 
೪. (ಆಲಂ) ಅತ್ಯಧಿಕವಾದಂದು; ಅತಿಶಯವಾದುದು : 
ದುಡ್ಡು ಬ್ರಹ್ಮಾಂಡ ಖರ್ಚಾಗುತ್ತೆ (ಕ;ಜಾಗ-೩೩3): ವಸಂತೆನಿಗೆ ಬ್ರಹ್ಮಾಂಡ 
[ಸಂ. 


ಹಾಸ್ಟೆಲಿನಲ್ಲಿ 


ಸಿಟ್ಟು ಬಂದಿತು (ಗಂಕಾಲು. ೬ಬ. 
ಬ್ರಹ್ಮಾಂಡದಾನ (ನಾ). ಹದಿನಾರು 
(೧) ತುಲಾಪುಉಷದಾನ, (5) ಹಿರ್ಯಾಗರ್ಭದಾಭೆ, (೩) ಬ್ರಹ್ಮಾಂಡದಾನ 
4» (೧೬)ಮಹುಭೂತಘಟದಾನ; ಈ ಮೇರೆಗೆ ಷೋಡಶ ಮಹಾದಾನ. 
ಗಳನ್ನು ಶಾಸ್ತ್ರಕ್ಕೆ ಸ್ವಲ್ಪವೂ ನ್ಯೂನತೆ ಇಲ್ಲದಂತೆ ಮಾಡಿ ಸತ್ಕೀರ್ತಿಯಂ 
ಪಡೆದರು (ಮಖ: 1: 0೦೦). [ಬ್ರಹ್ಮಾಂಡ ? - ದಾನ] 
ಬ್ರಹ್ಮಾಂಡಪುರಾಣ (ನಾ). ಹದಿನೆಂಟು ಪ್ರಸಿದ್ಧವಾದ ಪುರಾಣಗಳಲ್ಲಿ 


ಒಂದು : ಬ್ರಹ್ಮಪುರಾಣ ಪೆದ್ಮಪುರಾಣ ವೈಷ್ಯವಪುರಾಣ ಎಎ ಗಾರುಡ 
ಪುರಾಣ ಬ್ರಹ್ಮಾಂದಪುರಾಣವೆಂಬವೇ . , . ಪದಿನೆಂಟು ಮೂಲಪುರಾಣಂ 


ಗಳುಂ (ಂನೇಕ- ಕೃ, [ಸಂ.] 
ಬ್ರಹ್ಮಾಂಛ (ನಾ).ಗೋಮೂತ್ರ: 'ಬ್ರಹಾ £ಹ್ಮುಂ 3 ಭಃ-ಬ್ರಹ್ಮಾಬಂಬು? 
[ಬ್ರಹ್ಮಾಂಬ್ರು], ಗೋಮೂತ್ರ" (೬೩ರ. ೦೦೬). [ಸಂ, ಬ್ರಹ್ಮಾಂಭಸ್‌] 
ಬ್ರಹ್ಮಾಣಿ (ನಾ), ೧. ಬ್ರಹ್ಮನ ಹೆಂಡತಿ ; ವಾಗ್ದೇವತೆ ; ಸರಸ್ವತಿ ; 
ಶರಣೆಂಬೆ ವಾಣಿ ಪೊರೆಯೇ ಕಲ್ಮಾಣಿ ವಾಗಭಿಮಾನಿ ವರ ಬ್ರಹ್ಮಾಣಿ 
ಸುಂದರವೇಣಿ ಸುಚರಿತ್ರಾಣಿ (ತದ. ೫-೬-0). ೨. ದುರ್ಗಾದೇವತೆ, 


೩ ರೇಣುಕೆಯೆಂಬ ಸುಗಂಧವ್ರವ್ಯ, ೪. ಒಂದು ಬಗೆಯ 
ಹಿತ್ತಾಳೆ. [ಸಂ. ಬ್ರಹ್ಮಾಣೀ] 

ಬ್ರಹ್ಮಾತಿ `ಬೊಮ್ಮಹತಿ' ನೋ. 

ಬ್ರಹ್ಮಾದಾಯ (ನಾ). ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟ ಭೂಮಿ ; 


ಹಿಂದಿನ ಮಹಾಸ್ವಾಮಿಗಳು ಕೊಟ್ಟಿ ಬ್ರಹ್ಮಾದಾಯವನ್ನು ತಾವು ಈಗ 
ನಾಶಪಡಿಸುತ್ತೀರಿ (ಕಂತೆ. ೨೩6)- [ಸಂ.] 

ಬ್ರಹ್ಮಾದೇಯ (ನಾ), * ಬ್ರಹ್ಮದಾಯ ೨. ; ಕೆಸುಗೊಳಮೊಡೆಯ ಬಿನಾ 
ಮ್ಮಬ್ಸ್‌ ಧಣ್ಣಗವಾಡಿಯಂ ಬ್ರಹ್ಮಾದೇಯಂಗೊಟ್ಟಿಮ್‌ (೪. 1, 


ಕೆಗ್ಗತ. ೪-೫; ಸು: 740) : ಕೆಸುಗೊಳಮೊಡೆಯ ಮಹಾಜನಕ್ಕೆ 
ಪೆರ್ವ್ವಟ್ಟಿಯೂರುಂ ಮರ್ದ್ಯೂರುಮುಂ ಬ್ರಹ್ಮಾದೇಯಂ ಪೊಯ್ದಂ 


(ಎಕ. 1೪ ತೆಸ್ನೆತ. ೪-೨೦; ಸು: 750). 
ಎಂಬುದರ ಅಪಲಿಖಿತವಿರಬಹುದು] 
ಬ್ರಹ್ಮಾನಂದ (ನಾ). ೧: ಬ್ರಹ್ಮಸಾಕ್ಷಾತ್ಕಾರದಿಂದ ಉಂಟಾಗುವ 

ಆನಂದ : ಕರಣೇಂದ್ರಿಯಂಗಳನಿಂದು ಬ್ರಹ್ಮಾನಂದಘನಸಾಖ್ಯದಲಡಂಗಿ 
(೫13. ೦೬-೩೦); ಆಸ್ತಿಕನಿಗೆ ನಿರ್ಗುಣವಾದ ದೈವೀತೇಜಸ್ಸು 
ಸಗುಣರೂಪದಲ್ಲಿ ಮೂರ್ತೀಭವಿಸಿದಾಗ ಆಗುವ ಆನಂದ ಬ್ರಹ್ಮಾನಂದ 
ವೆೊಸುವುದು (೫93- 60), ವ. ನಿದ್ರೆಯಲ್ಲಿ ಮೈಮರೆತು ನಿರ್ವಿಕಾರ 
ವಾಗಿರುವ ಸುಖ : ವಿಷಯಾನಂದ ಬ್ರಹ್ಮಾನಂದ 'ಮಂಖ್ಯಾನಂದ 
ವಾಸನಾನಂದ ನಿಜಾನಂದ ಆತ್ಮಾನಂದ ಅದ್ವೈತಾನೆಂದ ವಿದ್ಯಾನಂದ 
ಅನಂದದಷ್ಟಭೇದಂಗಳವಣಲ್ಲಿ , .. ನಿದ್ರಾಸಮಯದಲ್ಲಿ 
ತೋರ್ಪುದೇ ಬ್ರ. ಹ್ಮಾನೆಂದವೆನಿಸುವುದು (ನಕಕ. ೨%), ಸುಷುಪ್ತಿಕಾಲದಲ್ಲಿ 
ಪ್ರಪಂಚವೇನು ತೋರದೆ ಸುಖದಲ್ಲಿರ್ವದೇ ಬ್ರಹ್ಮಾನಂದವೆನಿಸುವುದು 


[p ಇದು "ಬ್ರಹ್ಮ ದೇಯ' 


ಸುಃ 


ವೆಂಬವೇ 


(ಉಣ. ೫-0): ೩. (ಆಲಂ) ಅತಿಶಯವಾದ ಸಂತೋಷ: 
ಮುದುಕಿಗಂತೂ ಬ್ರಹ್ಮಾನಂದವಾಯಿತು (ಕೊನ್ಮು. ೧೭). 
[೫ಂ.] 
ಬ್ರಹ್ಮಾನುಸಂಧಾನ (ನಾ). ಪರಬ್ರಹ್ಮತತ್ತ್ವದ ಧ್ಯಾನ: ಯಮಗಳಲ್ಲಿ 


ಇದು ವಿಶ್ವಾತ್ಮಕವಾಗಿರುವ 
ಂಧಾನವನ್ನು ಒಳಗೊಂಡಿರುತ್ತದೆ (ರಾರೆರ, ೨೬೬) [ಷಂ.] 


Vol-7-7A 


ಬ್ರಹ್ಮಾಮ್ಲಿಕ 
ಬ್ರಹ್ಮಾಮ್ಲಿಕ (ನಾ). ಒಂದು ಬಗೆಯ ಸಸ್ಯ: 
ಆನೆಹುಣಿಸೆ, ಬ್ರಹ್ಮಾಮ್ಲಿಕ, ಬೇಯೋಬಾಬ್‌ 
[ಬ್ರಹ್ಮ +೬ ಆಮ್ಲಿಕ್ಕ] 
ಬ್ರಹ್ಮಾಯು (ನಾ). ೧. ಬ್ರಹ್ಮನ ಆಯುಸ್ಸು ; p ನಾಲ್ಕುಯುಗಗಳು 
ಸಾವಿರ ಬಾರಿ ಬಂದರೆ ಬ್ರಹ್ಮನ ಒಂದು ದಿನದಷ್ಟು ಕಾಲವೆಂಬ 
ನಂಬಿಕೆಯಿದೆ, ೨. (ಆಲಂ) ದೀರ್ಫಾಯುಸ್ಸು : ಜೀಯ ಶತ್ರು 
ಪ್ರತತಿಸಂಹಾರಕ ಸಮಸ್ತಕ್ಷಿತಿಪತಿ ಬ್ರಹ್ಮಾಯುರಸ್ತುವೆನುತ್ತ ಕೈ ನೆಗಹಿ: 
ನುತಗುಣನ ಬಿರುದಾವಳಿಯ ಸಂಗತಿಯನಭಿವರ್ಣಿಸುವ ಸಮಯೋಚಿತದ 
ಮನ್ನಣೆವಡೆದು ಮೆಜಕಿದುದು ಭಟ್ಟಿಸಂದೋಹ. (ಕುವ್ಕಾಣ- ೬೪) 
[ಸಂ. ಬ್ರಹ್ಮಾಯುಸ್‌] 
ಬ್ರಹ್ಮಾರ್ಪಣ (ನಾ), ೧, ಬ್ರಹ್ಮವಿದ್ಯೆಯ ಬೋಧನೆ. ೨, ಮಾಡಿದ 
ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಿಸುವುದು. ೩. ಪರಬ್ರಹ್ಮ 
ವಸ್ತುವಿಗೆ ತನ್ನನ್ನೇ ಅರ್ಪಿಸಿಕೊಳ್ಳುವಿಕೆ, ೪, ಬ್ರಹ್ಮಕ್ಕೆ 
ಅರ್ಪಿಸುವ ಹದಿಸ್ಸು, ೫. ಒಂದು ಬಗೆಯ ಮಂತ್ರ. ೬, ಪಿಂಡ 
ಪ್ರದಾನವಿಲ್ಲದೆ ಮಾಡುವ ಶ್ರಾದ್ಧ, ೭, ಶ್ರಾದ್ಧದ ಅಂತ್ಯದಲ್ಲಿ 
ಹೇಳುವ ಎಲ್ಲಸೂ ಬ್ರಹ್ಮನಿಗೆ ಅರ್ಪಿತವಾಗಲಿ ಎಂಬರ್ಥದ 
ಮಂತ್ರ, [ಸಂ.] 
ಬ್ರಹ್ಮಾವರ್ತ (ನಾ). ಹಸ್ತಿನಾಪುರದ ವಾಯವ್ಯಕ್ಕೆ ಇದ್ದ ಸರಸ್ಕ ಶೀ 
ಹಾಗೂ ದೃಷದ್ವತೀ ಎಂಬೆರಡು ನದಿಗಳ ' ನಡುವಿನ. ಪ್ರದೇಶ : 
ಸರಸ್ವತೀ ದೃಷದ್ವತೀ ನದಿಗಳ ನಡುವೆ ಇದ್ದ ತಪೋವನಗಳ ಪ್ರದೇಶವು 
ಅತಿಪವಿತ್ರವೆನಿಸಿ. ಬ್ರಹ್ಮಾವರ್ತವೆಂಬ ಹೆಸರನ್ನು ಪಡೆದಿತ್ತು (ಕಾಂಕ್ರ- ೩೬); 
ಬ್ರಹ್ಮಾವರ್ತದಲ್ಲಿ ನೆಲೆಸುತ್ತಿದ್ದ ಅವನ ದತ್ತಕಮಗ ನಾನಾಸಾಹೇಬನಿಗೆ 
* * » ವಾರ್ಪಿಕವೆನ್ನನು ೮ ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರು ನಿಲ್ಲಿಸಿ 
ಬಿಟ್ಟಿದ್ದರು (ಕ್ರ ರಂರ: ೩೬). [ಸಂ.] 
ಬ್ರಹ್ಮಾಸನ (ನೂ). [ಯೋಗ] ಧ್ಯಾನಮಾಡುವುದಕ್ಕೆ ಯೋಗ್ಯವಾದ 
ಯೋಗಾಸನ; “ಬ್ರ ಹ್ಮಾಸನಂ_ಧ್ಯಾನಯೋಗಾಸನೇ--ಸ್ವಸ್ವರೂಪವನ್ನೂ 
ಗಲೀ. ಉಪಾಸ್ಕದೇವತಾಮೂರ್ತಿಯನ್ನಾಗಲಿ ಭಾವಿಸುವುದಕ್ಕೋಸ್ಕರ 
ಸ್ವಸ್ತಿಕ, ಪದ್ಮ ಮುಂತಾದ ಯೋಗಾಸನಗಳ ಹೆಸರು” (8s: ೨೨೭). 
[ಸಂ.] 
ಬ್ರಹ್ಮಾಸ್ತ್ರ (ನಾ). ೧: ಬ್ರಹ್ಮನು ಅಧಿದೇವತೆಯಾಗಿರುವ 
ಮಂತ್ರಾಸ್ತ್ರ : ಇಂದ್ರಜಿತುವಿನುರು ಬ್ರಹ್ಮಾಸ್ಟ್ರದಂಕೆಯಿಂ ನಿಂದು... 
ಬಂದೊಸಗೆವೇಳ್ವನಿಲಜನನಸುರಾರಿ. ಮನ್ನಿಸಿದನು ಬಣ 0); 
ಅರ್ಜುನನು ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಬಿಟ್ಟಿನು (549. ೨). 
ಪಿ. (ಆಲಂ)ಮಹಾ ಉಪಾಯ; ಅತ್ಯಂತ ಬಲಿಷ್ಠವಾದ ಉಪಾಯ; 
ಬಿನ್ನಾಣದ ಮಾತುಗಳನ್ನು ಅವಳು ಆಡಿದಾಗಲೇ ಒಳಗೆ ಬ್ರಹ್ಮಾಸ್ತ್ರವನ್ನು 
ಸರಿಪಡಸಿಕೊಳ್ಳುತ್ತಿದ್ದುಳೆ ಎಂದು ಅಂದುಕೊಂಡೆ (ಕುಶಾಗ- ೦೭೭). [ಸಂ.] 
ಬ್ರಹ್ಮ, (ನಾ). ೧. ಒಂದು ಬಗೆಯ ಸಸ್ಯ ; ಹೊನ್ನಗನ್ನೆ : 
“ ಮತ್ಸ್ಯಾಕ್ಷೀ-_ಬ್ರಹ್ಮಿ, ಹೊನ್ನಗನ್ನೆ * (ಓ೩0- 00೬); ಅಳಿಲೆಕಾಯಿ, 
ತಾರೆಕಾಯು. . -ಬ್ರದ್ಮಿ ಇವುಗಳನ್ನೆಲ್ಲಾ ಚೂರ್ಣಿಸಿ ಸಕ್ಕರೆ ಬೆರಸಿ ಹಸುವಿನ 
ತುಪ್ಪ, ಜೇನುತುಪ್ಪದಿಂದ ಕಲಸಿ ಸೇವಿಸಲು ಸ್ವರಭಂಗ ಪರಿಹಾರವಾಗು 
ವಾಗುವುದು (444. 033). ೨. ಒಂದು ಬಗೆಯ ಮಾನು. 
[5ಂ. ಬ್ರಹ್ಮೀ] 
ಬ್ರಹ್ಮಿ, (ಗು). ೧. ಬ್ರಹ್ಮನಿಗೆ ಸಂಬಂಧಿಸಿದ. (ನಾ). ೨. ವಿಷ್ಣು. 
೩, ಬ್ರಹ್ಮವಾದಿ 2. ಉತ್ಪತ್ತಿಯೆಂಬ ಪ್ರಹ್ಮನ ಬಲೆಯಲ್ಲಿ ಸಿಲುಕಿ 
ಮುಳುಗಿದರು. ಬಲ್ಲೆನೆಂಬ ಬ್ರಹ್ಮಿಗಳು 
[ಂ. ಬ್ರಹ್ಮನ್‌] 


ಮುಗಿಮಾವು, 
(ಮೈಂ: ೩-೩೭). 


(saves. ೦66-200), | 48. 


೬೬೮೧ ಬ್ರಾಹ್ಮ 


ಬ್ರಹ್ಮಕ್ಕೆ ಗ 

ಶಾಸ್ತ್ರಗಳ ಗುರುಕರುಣಾಕಟಾಕ್ಷದಳಿದು ತಾವಾಗಿರುಣರಿಗೆ ತಾನವಿರಳ 
ಬ್ರಹ್ಮೈೈಕ್ಕಪದ ಪ್ರಾಪ್ತಿಯದು (ಗತಾ, 6-೬೭)... [ಸಂ.] 

ಬ್ರಹ್ಮೈಕ್ಯತೆ (ನಾ). ಇ ಬ್ರಹ್ಮ 45: ಬುಹ್ಮೈಕ್ಕತೆಯ ಸದ್ಭುವಭರಿತರ 
ಪದವನುಸುತುವೊಡೆ ಶಕ್ಕಮೆಂತು (118- ೪-೩೦). [ಸಂ. ಬ್ರಹ್ಮೈಕ್ಕತಾ] 

ಬ್ರಹ್ಮೋತ್ತರ (ನಾ) -[ಜೈನ]ಹದಿನಾರು ಕಲ್ಪಗಳಲ್ಲಿ ಒಂದು: ಮುಂದೆ? 
ದುಯ್ವಂ . , , ಆಯುಷ್ಯದಂತ್ಯದೊಳ್‌ ಕೊಲೆಗೆ ಮೊಗಂ ಮುರಿಯಂ 

ಶಿಹ್ಲೋತ್ತರತಲ್ಪಾಮರರನೇಂ ಜವಂ ಜೆಟ್ಟಿಗನೋ (ಮಫ, 

[| 

ಬ್ರಹ್ಮೋತ್ಸವ (ನಾ). ತಿರುಪತಿ, ಮೇಲುಕೋಟೆ ಮುಂತಾದ ಪವಿತ್ರ 
ಸ್ಥಳಗಳ ದೇವಾಲಯಗಳಲ್ಲಿ ಅತಿವಿಜೃಂಭಣೆಯಿಂದ ಆಚರಿಸುವ 
ಸಕಲಪೂಜೆಗಳಿಂದ ಕೂಡಿದ ಸೇವೆ : ಮೇಲುಕೋಟೆ ಚಲುವರಾಯ 
ಸ್ವಾಮಿಯವರಿಗೆ .., ಬ್ರಹ್ಮೋತ್ಸವಕಾಲದಲ್ಲಿ ವಯಿಶಮುಡಿಯಂ 
ಧರಿಸಿ ತೆಗೆದ ನಂತರ (ಕುಶಾತಂ. 1, ೪0); ಗೋಪಾಲದಾಸರು , , 
ಪ್ರತಿವರ್ಷವೂ ಬ್ರಹ್ಮೋತ್ಸನಕಾಲದಲ್ಲಿ ತಿರುಪತಿಗೆ ಹೋಗಿ ಬರುವುದರ 
ವಿನಾ ಮತ್ತೆಲ್ಲೂ ವಿಶೇಷಳಂಚಾರ ಮಾಡುತ್ತಿರಲಿಲ್ಲ (ಕರತಿ- ೪46). [ಸಂ,] 

ಬ್ರಹ್ಮೋಪದೇಶ (ನಾ), ೧, ವೇದಮಂತ್ರಗಳನ್ನು ಹೇಳಿಕೊಡು 
ವುದು; ವೇದಾಧ್ಯಾಪನ, ೨, ಬ್ರಹ್ಮವಿದ್ಯೆಯನ್ನು ಕಲಿಸುವುದು; 
ಬ್ರಹ್ಮತತ್ತ ಎವೆನ್ನು ಹೇಳಿಕೊಡುವುದು : ಅವರಿವರುಗಳ 
ಮುಖದಲಿದು ಸಂಭವಿಸುವುದೆ ಬ್ರಹ್ಮೋಪದೇಶದ ಹವಣ ಬಲ್ಲವನಾವನೈ. 
(ಉಣ. ೪-೨) ೩. ಉಪನಯನ ಮತ್ತು ಆ ಕಾಲದಲ್ಲಿ ಮಾಡುವ 
ಗಾಯತ್ರೀವಂಂತ್ರೋಪದೇಶೆ; ನಾಳೆ ಕುಪರವಿಷ್ಣುವಿನ ಬ್ರಹ್ಮೋ 
ಪದೇಶಮಹೋತ್ಸವಕ್ಕೆ ಸತಿ ಮಾಚಿಕಬ್ಬೆಯನ್ನೂ ಮಗಳು ಶಾಂತಲೆ 
ಯನ್ನೂ ತಪ್ಪದೆ ಕರೆತರಬೇಕು (ಶಾಂತಾ, 9) ; ಆ ರಾಮಭಟ್ಟರು ಅಂದೇ 
ಬೇಸಗೆಯೊಳು , , , ಬ್ರಹ್ಮೋಪದೇಶವನಿತ್ತರಾದರದೊಳು. ವಿಧ್ಯುಕ್ತ 
ರೀತಿಯೊಳೆನಗೆ (ಇಂ೫ಶ. ೦6 ೭೬). [ಸಂ.] 

ಬ್ರಾಂದಿ (ನಾ). “(ದ್ರಾಕ್ಷಾರಸದಿಂದ ಬಟ್ಟಿಯಿಳಿಸಿ ತೆಗೆದ) ತೀಕ್ಷ್ಣ 
ಮದ್ಯ” (randy: ಇಂಕು) ; ನೆಕ್ಲುದೋವ್‌ ತನ್ನ ಚಿಕ್ಕಮ್ಮಂದಿ 
ರೊಡನೆ ಒಂದು ಲೋಟ ಬ್ರಾಂದಿಯನ್ನೂ ಸ್ವಲ್ಪ ದ್ರಾಕ್ಷಾರಸವನ್ನೂ 
ಸವಿದನು (ಪೃಕರು. ೬೬). [+ ಇಂ. ೫೩76) 


0೬-೦೦೨) . 


ಬ್ರಾತ (ನಾ). ಸಮೂಹ ; ಸಮುದಾಯ : ಜಿನಚೈತ್ಯಬ್ರಾತಮಂ 
ಬಂದಿಸು (ಅಕ. ೩-೭) ಃ ಈತನೇ ಪ್ರತ್ಯಕ್ಷಶಿವನೆಂದೋತು. ಮನುಜ 


ಬ್ರಾತವದುಭುತಚಾತಮಾನಸರಾಗಿ ಪೊಗಳಲು (ಏಸಫು. ೩3-9೬). 
[ವ ಸಂ, ಪ್ರಾತ] 
ಬ್ರಾಹ್ಮ (ಗು). ೧. (ಸೃಷ್ಟಿಕರ್ತನಾದ) ಬ್ರಹ್ಮನಿಗೆ ಸಂಬಂಧಿಸಿದ : 
“ಬ್ರಾಹ್ಮಂ --ಬ್ರಹ್ಮಸಂಬಂಧವಾದ ತೀರ್ಥವು” es ೨೩೦), 
೨. ಪರಬ್ರಹ್ಮವಿಷಯಕವಾದ, ೩. ಬ್ರಾಹ್ಮಣನಿಗೆ ಸಂಬಂಧಿಸಿದ, 
೪. ಆಗಮಗಳು ಮೊದಲಾದುವುಗಳಿಗೆ ಸಂಬಂಧಿಸಿದ ; ವೇದ 
ಸಂಬಂಧವಾದ. ೫. ವೇದಗಳಲ್ಲಿ ನಿರೂಪಿತವಾದ ; ವೇದೋಕ್ತ 
ವಾದ. ೬. ಪವಿತ್ರವಾದ ; ದೈವಸ್ವರೂಪದ ; ದೈವಿಕ. 
೭. ಅಸ್ತ್ರ. ಮುಹೂರ್ತ ಇತ್ಯಾದಿಯಾಗಿ ಬ್ರಹ್ಮನನ್ನು ಅಧಿದೇವತೆ 
ಯಾಗಿ ಉಳ್ಳುದು, ೮. ಬ್ರಹ್ಮಲೋಕಕ್ಕೆ ಸಂಬಂಧಿಸಿದ. (ನಾ). 
೯. ಬ್ರಾಹ್ಮಣ ; ವಿಪ್ರ: ಆ ಬ್ರಾಹ್ಮರೊಳು ಕಮ್ಮೆ ಮೊದಲಾದೆಂಟು 
ಕುಲವಕ್ಕು (ಐಂಜಾ, ೬೫-0) ; ಗೋ ಬ್ರಾಹ್ಮರಂ ನಾಡೆ ರಕ್ಷಿಸದಿರ್ಪನ್ನತ 


ಬ್ರಾಹ್ಮಣ 


ಪಾಪಿಗೆ (೫ನ. 66) ; ಒಮ್ಮನದಿ ದೇವ ಬ್ರಾಹ್ಮರ ಪೊಜೆ ಸಂತರ್ಪಣಂ 
ಗೈವುತ (5ನರೋ- 3). ೧೦. ನಾರದ, ' ೧೧. ಕೈ ಹೆಬ್ಬೆರಳಿನ 
ಬುಡದ ಕೆಳಗಿರುವ ಭಾಗ. ೧೨. ಒಂದು ಪುರಾಣದ ಹೆಸರು, 
'ಅಷ್ಟಾದಶ ಪುರಾಣ' ಪರಾ. ೧೩, ಎಂಟು ಬಗೆಯ ವಿವಾಹಪದ್ಮತಿ 
ಗಳಲ್ಲಿ ಒಂದು ; ವರನಿಂದ ಏನನ್ನೂ ಪಡೆಯದೆ ಸಾಲಂಕೃತ ಕನ್ಯಾ 
ದಾನಮಾಡಂವ ವಿಧ್ಯುಕ್ತವಿವಾಹ. ೧೪. [ಜ್ಯೋತಿ] ಒಂದು 
ಮುಹೂರ್ತದ ಹೆಸರು : ಬೆಳಗಪ್ಪ ಜಾವದ ಬ್ರಾಹ್ಮಮೆಂಬ 
ಮುಹೂರ್ತದೊಳ್‌ (8೩3೪. -30೩ ವು. ೧೫. [ನಾಟ್ಯ] ಇಪ್ಪತ್ತು 
ಮೂರು ದೇಶೀಯಸ್ಥಾನಕಗಳಲ್ಲಿ ಒಂದು ; "ಒಂದು ಕಾಲನ್ನು 
ಸಮನಾಗಿರಿಸಿ ಇನ್ನೊಂದು ಕಾಲನ್ನು ಕುಂಚಿತಮಾಡಿ ಮೊದಲ 
ಕಾಲಿನ ಮೊಳಕಾಲಿಗೆ ಸಮನಾಗುವಂತೆ ಹಿಂದುಗಡೆ ಮೇಲಕ್ಕೆತ್ತು 
ವುದು” (0ಸ್ಮರೂ- ೩೬ ಗಡ್ಮಾಶುವಾರ) : ಸಮದಿಂ 
ಮತ್ತೊಂದು ಪದಂ ನಿಂದ ಪದದ ಮೊಳಕಾಲ್ಲಂ ಸಮದಂದಂಬಡೆದುಂ 
ಮದಡಿದುಂ ನಿಂದುದು ಕುಂಚಿತಡುದಾಗೆ ಬ್ರ್ರಾಹ್ಮಮೆನಿಕ್ಕ್ಯಿಂ 
೭೫೫), [ಂ.] 

ಬ್ರಾಹ್ಮಣ (ಗು). ೧- ಬ್ರಾಹ್ಮಣನಿಗೆ ಸಂಬಂಧಿಸಿದ. ೨. ಬ್ರಾಹ್ಮಣನಿಗೆ 
ಯೋಗ್ಯವಾದ. ೩. ಬ್ರಾಹ್ಮಣನು ಕೊಟ್ಟಿರುವ; ಬ್ರಾಹ್ಮಣನಿಂದ 
ಬಂದ. (ನಾ). ೪. ಬ್ರಹ್ಮನನ್ನು ಅರಿತವನು; ಬ್ರಹ್ಮಜ್ಞಾನಿ : 
ಬ್ರಾಹ್ಮಣರು ಎಂಬ ಮಾತಿನಿಂದ ಬ್ರಹ್ಮಜ್ಞಾನಿಗಳು ಎಂದರ್ಥ (ಪಗಾರ. 6-06 
ಕಾತರ)... ಜೆ. ಚತುರ್ವರ್ಣಗಳಲ್ಲಿ ಮೊನಲನೆಯು ವರ್ಣ: 
*ಬ್ರಾಹ್ಮಣ' ಎಂಬ ವರ್ಗದ ಎಲ್ಲರೂ ಮೂಲತಃ `ಸ್ಮಾರ್ತರೇ` (ಕರ್ಕಾರಿ- 
3೩೨). ೬. ಚೆತುರ್ವರ್ಣಗಳಲ್ಲಿ ಮೊದಲನೆಯ ವರ್ಣಕ್ಕೆ ಸೇರಿದವನು; 
ವಿಪ್ರ: “ಬ್ರಾಹ್ಮಣಂ ಬುಡಬಂ ಭೂಮಿದೇವಂ ದ್ವಿಜಂ" (ಗಣ: ೬೩-೦); 
ಗುರಕ್ಷೇತ್ರದೆೊಳು ಸಹಸ್ರಬ್ರಾಹ್ಮಣರ್ಗೆ ಸಹಸ್ರಕವಿಲೆಯಂ 
ದಾನಂಗೊಟ್ಟಿ ಫಲ (ಇಇ: 1x1, ೦೬೨-೦೬ ; 1093), ಮುಳಿಯದಿರಿ 
ನುಮೆಬ ವತಾತಿಗೆ ತಿಳಿಮ ನೋಡಲು ಬ್ರಾಹ್ಮಣರೆ ನೀವಿಳೆಯೊಳಂ 
(ಸಫ್ರ- 33-46). ೭. ಸಂಹಿತೆ, ಬ್ರಾಹ್ಮಣ ಮತ್ತು ಆರಣ್ಯಕ ಎಂಬ 
ವೇದಗಳ ಮೂರು ವಿಭಾಗಗಳಲ್ಲಿ ಒಂದು ; ವೇದಗಳ ವ್ಯಾಖ್ಯಾನ 
ರೂಪವಾದ ಗದ್ಯಭಾಗ : ವೇದಗಳಲ್ಲಿ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ 
ಮೆದು ಮೂರು ಭಾಗಗಳಿರುವುವು. ಪದ್ಯಗದ್ಯರೂಪಗಳಾವ ಮಂತ್ರ 
ಭಾಗಕ್ಕೆ ಸಂಹಿತೆಯೆಂದೂ, ಅವುಗಳಿಗೆ ವ್ಯಾಖ್ಯಾನರೂಪವಾದ ಗ್ರಂಥಗಳಿಗೆ 
ಬ್ರಾಹ್ಮಣವೆಂದೂ; ಅರಣ್ಯದಲ್ಲಿರುವ ಯಷಿಗಳು ನಿಯಮಪೂರ್ವಕವಾಗಿ 
ಕಲಿಯುತ್ತಿದ್ದ ರಹಸ್ಯವಾದ ಭಾಗಕ್ಕೆ ಆರಣ್ಯಕವೆಂದೂ ವ್ಯವಹಾರ 
(೩೦೦೫೨, 048); ಪ್ರಜಾಪತಿಯಾದ ಬ್ರಹ್ಮನನ್ನೇ ವಿಶ್ವಕರ್ಮನೆಂದು 
ಬ್ರಾಹ್ಮಣಗಳಲ್ಲಿ ಕರೆಯಲಾಗಿದೆ (3ೌದಸ್ತ 0೦೭). [ಸಂ.) 

ಬ್ರಾಹ್ಮಣಗೇರಿ (ನಾ). ಬ್ರಾಹ್ಮಣರು ವಾಸಿಸುವ ಪ್ರದೇಶ; ಅಗ್ರಹಾರ: 
ಭೂರಿಭೂಪೋತ್ತಮರಲ್ಲದೆ. ಬ್ರಾಹ್ಮಣಗೇರಿ ಕಣ್ಮನಕೆ ರಂಜಿಸಿತು 
(ನಕಕ. ೩-೬4). [ಬ್ರಾಹ್ಮಣ -.- ಕೇರಿ] 

ಬ್ರೌಹ್ಮಣತ್ವ (ನಾ)- ಬ್ರಾಹ್ಮಣನ ಧರ್ಮ: ಜ್ಞಾನ ದಯೆ ದಾಕ್ಷಿಣ್ಯ 
ಮೊದಲಾದ ಕಲ್ಯಾಣಗುಣಗಳು ಬ್ರಾಹ್ಮಣತ್ವ (ಹಿಂದಸಾ- 0೩೩) - [ಸಂ.] 

ಬ್ರಾಹ್ಮಣಬ್ರುವ (ನಾ). -ಬ್ರಹ್ಮಬ್ರುವ ; “ಜಾತಿಮಾತ್ರಮನೆ ತೋಜ್‌ 
ಬಾಟ್ವ್ವ ಪಾರ್ವನೆಂ ಬ್ರಾಹ್ಮಣಬ್ರುವನೆಂಬುದು್‌ (ಶರಾಯು- ೬೭- 

[ಸಂ.] 

ಬ್ರಾಹ್ಮಣಯಪ್ಪಿಕೆ (ನಾ). ಒಂದು ಬಗೆಯ ಮೂಲಿಕೆ; ಗಂಟುಭಾರಂಗಿ: 

“ಹಂಜಿಕಾ .. 


ಒಂದು ಪದಂ 


(ಣಾ 


೬ ಬ್ರಾಹ್ಮಣಯದ್ಟಿಕಾ: ಅಂಗಾರವಲ್ಲೀ, ಬಾಲೇಯಶಾ। 


ವಂದಕ॥_೯ ಭಾರಂಗೀ ಹೆಸರು! 


೬೬೮೨ 


AED 


ಬ್ರಾಹ್ಮಮುಹೂರ್ತ 
ಎಂಬುವ ಗ್ರಂಧಿಕದ್ರವ್ಯವು ಪ್ರಸಿದ್ಧವಾದಮ್ಮ” (೬ರ್ಮಾಂತಿ: ೧೩೨). 


[ಸಂ. ಬ್ರಾಹ್ಮಣಯಸ್ಚಿಕಾ] 

ಬ್ರಾಹ್ಮಣವಾಡ (ನಾ). ಬ್ರಾಹ್ಮಣರ ನೆರೆ,- ಕೇರಿ: ಪುಃತಸಾಲೆಯ 
ಸೀಮೆವಳಗಣ ಬ್ರಾಹ್ಮಣವಾಡದ ಹೊಟ್ಟ ಸರುಹಿನ ಗ್ರಾಮ 
(ಎಕ: ೫110, ತೀರ್ಪಹ- ೫6-0೦; 1691); ಬ್ರಾಂಹ್ಮಣವಾಡದಿಂದಲು ಗದೆ 
ತ್ತೋಟ ಸಹಾ (ಟ್ಕೀಂ: ೦೯೩೩೬ ೨6-30; 1032). [ಬ್ರಾಮ್ಮಣ -- ಬಾಡ] 

ಬ್ರಾಹ್ಮಣಾರ್ಥ (ನಾ). ಶ್ರಾದ್ಧದ ಕರ್ಮ ಮತ್ತು ಪೂರ್ವಪಂಕ್ತಿ: 
ಬ್ರಾಹ್ಮಣಾರ್ಥದಿಂದಲೇ ಜೀವನ ನೆಡೆಯಬೇಕಾಗಿದ್ದು. ಭೋಜನವೆಂದರೆ 
ಹತ್ತು ಮೈಲಿ ಎಗ್ಗಿಲ್ಲದೆ ತಾಲಿ ಹಿಡಿದು ನಡೆದುಬಿಡುತ್ತಿದ್ದ 
ತನ್ನೆ ಕಷ್ಟವನ್ನು ತೋಡಿಕೊಂಡ (ಸಂಸ್ಕಾರ. ೦೦); ಜಡ್ಡಿಗಳು 
ದವರಂತೆ ಗಡಡ್ಡು ತಿಂದು, ನಾಲ್ಕು ಬೊಂಬಾಯಿಬ 
ಚಿರೋಟಿ ನುಂಗಿದ್ದರು. (ಮನೋನಂ- ೦೨೪)- [ಸಂ.] 

ಬ್ರಾಹ್ಮಣಿ (ನಾ). ೧. ವರ್ಣದ ಸ್ತ್ರೀ : ಮಹಾದೇವ 
ಯರು ಬ್ರಾಹ್ಮಣಿ ಕಂಚಿಕಬ್ಬೆಗೆ [ತಂಪು] ಹಡುವಣ ೈ 

ಎ೫ ೫% ೫ ಬಿಟ್ಟರು (ಗಣ: ಸಸ, 63708 ; 3183). ೨- ಬ್ರಾಹ್ಮಣನ 
ಹೆಂಡತಿ : ಶ್ರೀಪತಿನಾಯಕರ ಬ್ರಾಹ್ಮಣಿ ಚಾಮಿಕವ್ವೆಗಳು . . 
ಮೂಲಸ್ಥಾನದೇವರ ನಿದೇದ್ಯಕ್ಕೆ 


5 


ದಾಸಾಜು! 
ಶಾಹ್ಮಣಾರ್ಥ 
ಡ 


ಎರಡು 


ಬ್ರಾಹ್ಮಣ 


ಮಧ್ಯದ 
18 
- ಶೀ 
೬ ಬಿಟ್ಟಿ ಮತ್ತರು ೧ (೫೩ರ, ೩೪). 


ಗಂಟುಭಾರಂಗಿ : “ಹಂಜಿಕಾ, ಬ್ರಾಹ್ಮಣೀ, . . ಮದಕಃ - ೯ ಭಾರಂಗೀ 
ಹೆಸರುಗಳು” (ರ್ಮಾತಿ. 043)- ಓ. ಒಂದು ಬಗೆಯ ಹಿತ್ತಾಳೆ. ೭. 
ಒಂದು ಬಗೆಯ ಹಲ್ಲಿ. ೮. ಒಂದಂ ಬಗೆಯ ಕಣಜ, - ಕಡಜೀರಿಗೆ 


ಹುಳು. [ಸಂ, ಬ್ರಾಹ್ಮಣೀ) 
ಬ್ರಾಹ್ಮಣಿಕೆ (ನಾ). ಎ ಬ್ರುಹ್ಮಣತ್ವ : ಬ್ರಾಹ್ಮಣಿಕೆಗೆ ಫೆಲೆಗಟ್ಟಾವುದೆಂಬುದು 
ಬಲ್ಲಡೆ ನೀವು ರೆ (ಉಂತೆ. ಕ. 0೬೦-300) ; ಪ್ರಾಚೀನಕಾಲದಲ್ಲಿ 


ಸತ್ಯಾರ್ಯಗಳನ್ನಾಚರಿಸಿ ಶೂದ್ರನು ಬ್ರಾಹ್ಮಣಿಕೆಯನ್ನು 
ಅಭ್ಯಂತರವಿರಲಿಲ್ಲ (ಈರನ. ಟಿ. [ಬ್ರಾಹ್ಮಣ 4 - ಇಕಿ] 

ಬ್ರಾಹ್ಮಣಿತಿ (ನಾ). ಬ್ರಾಹ್ಮಣ ಜಾತಿಯವಳು : ಜಾತಿ ಶಬ್ದಾದಿತಿಃ - 
ಬ್ರಾಹ್ಮಣಿತಿ, ಶೂದ್ರಿತಿ (ಕಣು: ೨೮ ಶ್ರ! ಜೋ). 

[ಬ್ರಾಹ್ಮಣ 4 - ಇತ್ತಿ (ಆ-ಇತ್ತಿ)] 

ಬ್ರಾಹ್ಮಣೇತರ (ಗು). ೧. ಬ್ರಾಹ್ಮಣನಿಗೆ ಸಂಬಂಧವಿಲ್ಲದ. (ನಾ). ೨, 
ಬ್ರಾಹ್ಮಣನಲ್ಲದವನು : ತಮಿಳುದೇಶದ ಆಳ್ವಾರರು , , , ಇವರಲ್ಲಿ 
ಬ್ರಾಹ್ಮಣೇತರರೂ ಇದ್ದರು (ಭಕರ: ೨6೩). [ಸಂ.] 

ಬ್ರಾಹ್ಮಣ್ಯ (ನು). ೧. ಬ್ರಾಹ್ಮಣತ್ವ ; ಬ್ರಾಹ್ಮಣನಾಗಿರುವಿಕೆ ; 
ನಿಮಗೆ ತಾಂ ಬ್ರಾಹ್ಮಣ್ಮವೆನ್ಲಿಯದು (ಬಸಪು. 88-೩೯); ಅಶ್ವತ್ಥ ಮನ 
ಬ್ರಾಹ್ಮಣ್ಯವೂ, ಗೌರವವೂ, ಮಣಿಯೂ ಹೋಗಿ ಅವನ ದೇಹ ಮಾತ್ರ 
ಉಳಿದಿದೆ ! (ಖಾ.8೨0): ಬ್ರಾಹ್ಮಣ್ಯಕ್ಕೆ ಬೇಕಾದಷ್ಟು ಗೌರವವಿದ್ಧ ಕಾಲ 
ಅದು (ಕೊಸ: ೩4): ೨. ಬ್ರಾಹ್ಮಣರ ಸಮುದಾಯ : “ಬ್ರಾಹ್ಮಣ್ಯಂ 
ಬಾಡಭ್ಯಂ . . , ಬ್ರಾಹ್ಮಣರ ಗುಂಪು” (ಸರ್ಕಾಂಕಿ. ೩೭೦). ೩. ಶನಿಗ್ರಹ. 

[ಸಂ.] 

ಬ್ರಾಹ್ಮಧರ್ಮ (ನಾ). ವೈದಿಕಧರ್ಮ: ಆದ್ದರಿಂದಲೇ ಹೇಳುತ್ತೇನೆ... 
ಬ್ರಾಹ್ಮಧರ್ಮದಿಂದಾಗಿ ಜಗತ್ತು ಭಾರತವರ್ಷಕ್ಕೆ ತುಂಬಾ ಯಣಿ ಎಂದು 
(ಬಿರು 1೨0): [ಸಂ.] 

ಬ್ರಾಹ್ಮಮುಹೂರ್ತ (ನಾ). [ಜ್ಯೋತಿ] ಬೆಳಗಾಗುವುದಕ್ಕೆ ಮುಂಚೆ 

ನವ ಒಂದು ವಿಶಿಷ್ಟವಾದ ಶುಭಮುಹೂರ್ತ : ಬ್ರಾಹ್ಮಮುಹೂರ್ತ 

ವೆಂದರೆ ಸೂರ್ಯೋದಯಕ್ಕೆ ಪೂರ್ವ ೪ ಗಳಿಗೆಗೆ ಆರಂಭವಾಗುವ 

Ix.) 


ಯಲು 


40 


ಮುಡೂರ್ತವು (ಅರ್ಹರ: ೪3): 


ಬ್ರಾಹ್ಮಿ 

ಬ್ರಾಹ್ಮಿ (ನಾ). ೧, ಬ್ರಹ್ಮನ ಪರಾಶಕ್ತಿ ; ಆದಿಶಕ್ತಿ. ೨. ವಾಗ್ದೇವತೆ: 
ಸರಸ್ವತಿ 2 “ಬ್ರಾಹ್ಮೀ, ಭಾರತೀ, ಭಾಷಾ, ಗೀಃ, ವಾಕ್‌, ವಾಣೀ, 
ಸರಸ್ವತೀ , . , ವಚಃ - ೧೩ ಮಾತಿನ ಹೆಸರುಗಳು... ಇವುಗಳಲ್ಲಿ 
ಬ್ರಾಹ್ಮೀ ಶಬ್ದವು ಮೊದಲುಗೊಂಡು ಸರಸ್ವತೀ ಶಬ್ದದವರೆಗೂ ೭ ಸರಸ್ವತಿಯ 
ಹೆಸರುಗಳಾಗಿವೆ” (ದಾಂತಿ: ೪೯) ; ವರಪದ್ಮಾಸನದೊಳ್‌ ಕನನ್ಮಣಿಮಯಂ 
ಸಿಂಹಾಸನಂ ಬ್ರಾಹ್ಮಿಯೊಳ್‌ ಪರಮಶ್ರೀ ಗಣನಾಕ್ಷ ಸೂತ್ರಮಣಿಯೊಳ್‌ 
ರತ್ನೋಜ್ವಲಂ ಭ್ಲೂಷಣಂ ಡೊರೆಯಾಗಿರ್ಪಿನಂ. . . ಜಗದ್ಗುರುವಾದಂ ನಮ 
ಗೀಗೆ ಬೇಬ್ಬಿ ವರಮಂ ಶ್ರೀರಾಜಕಂಜಾಸನಂ (ಗಣದು.೦.೩)- ೩. ಮಾತ್ತು ಸ 
ನುಡಿ; ವಾಕೃಕ್ತಿ. ೪. ಬ್ರಾಹ್ಮರೀಶಿಯಲ್ಲಿ ವಿವಾಹವಾದ ಸ್ತ್ರೀ. 
೫. ಬ್ರಾಹ್ಮಣನ ಹೆಂಡತಿ. ೬. ಒಂದು ಬಗೆಯ ಸಸ್ಯ ; ಹೊನ್ನಗನ್ನೆ : 
“ಬ್ರಾಹ್ಮೀ ಮತ್ಯಾಕ್ನೀ- ವಯಸ್ಥಾ, ಸೋಮವಲ್ಲರೀ _ ೪ ಹೊನ 
ಗೊನೇಸೊಪ್ಪು * (ದಾತ: 0೪). ೭. ಸಪ್ತಮಾತೃಕೆಯರಲ್ಲಿ 
ಒಬ್ಬಳ ಹೆಸರು ; “ಬ್ರಹ್ಮ: ಮಾಹೇಶ್ವರೀ, ಕೌಮಾರೀ, ವೈಷ್ಣವಿ. 
ವಾರಾಹೀ, ಮಾಹೇಂದ್ರೀ, ಚಾಮುಂಡಾ _ ಈ ೭ ಸಪ್ತಮಾತೃಕೆಯರ 
ಪೆಸರ್‌್‌ (ದು. ೪-00). ೮. ಒಂದು ಬಗೆಯ ಹಿತ್ತಾಳೆ. ೯. 
ಓಂದು ನದಿಯ ಹೆಸರು. ೧೦. ಒಂದು ಬಗೆಯ ಲಿಪಿ; *ಬ್ರಾಹ್ಮೀಲಿಪಿ: 
ಪರಾ. [ಸಂ. ಬ್ರಾಹ್ಮಿ] 

ಬ್ರಾಹ್ಮೀಮುಹೂರ್ತ (ನಾ). ಎ ಬ್ರಾಹ್ಮಮುಹೂರ್ತ : ಬ್ರಾಹ್ಮೀ 
[8೫-  ಹ್ಮ)ಮುಹೂರ್ತಮೆಂಬ ಫೂಜುಮುಹೂರ್ತದಲ್ಲಿ 
ಸಂಮಿಶ್ರಾಂಬುವಿಂ ಮಜ್ಜನಮನೊಲವಿನಿಂ ಮಾಡಿ (ರಾಜಕೇ.- ೧೨-೦ ನ); 
ಬ್ರಾಹ್ಮೀಮುಹೂರ್ತದಲ್ಲಿ ಎದ್ದು ಶೌಚವಿಧಿ ತೀರಿಸಿಕೊಂಡು ಶುಚಿಯಾಗಿ 
ಸ್ವಸ್ಥಾನನಾಗಿ ಕುಳಿತುಕೊಂಬುದು (ಸಕಕ್ಕೆ- ೨೮); ಇನ್ನೇನು ಅರುಣೋದಯ 
ವಾಗುವುದರಲ್ಲಿದೆ. ಬ್ರಾಹ್ಮೀಮಹೂರ್ತವಿದು (ಶುಪಾಣ- 90) [ಸಂ.] 

ಬ್ರಾಹ್ಮೀಲಿಪಿ (ನಾ). ಈಗ ಬಳಕೆಯಲ್ಲಿರುವ ಭಾರತದ ಅನೇಕ ಲಿಪಿ 
ಗಳಿಗೆ ಮೂಲವೆನಿಸಿದ ಒಂದು ಪ್ರಾಚೀನ ಲಿಪಿ; P ಇದು ಅತಿ 
ಪ್ರಾಚೀನವೆಂಬುದನ್ನು ಸೂಚಿಸಲು ಬ್ರಹ್ಮನಿಂದಲೇ ಉತ್ಪತ್ತಿ 
ಯಾಯಿತೆಂದು ಕೆಲವು ವಿದ್ವಾಂಸರ ವಾದವಿದೆ: ಭಾರತೀಯಭಾಷೆ 
ಗಳಲ್ಲಿರುವ ಅಕ್ಷರಸಂಜ್ಞೆಗಳಿಗೆ *“ಬ್ರಾಹ್ಮೀಲಿಏ ಮೂಲವೆಂದು ನಿರ್ಣಯ 
ವಾಗಿದೆ (ಸ0ಕೋರ. 4). [ಸಂ,7 

ಬ್ರಾಹ್ಮೀಸ್ವಿತಿ (ನಾ). ೧. ಬ್ರಹ್ಮಾನಂದವನ್ನು ಹೊಂದಿದ ಸ್ಥಿತಿ; 
ಸಮಾಧಿಸ್ಥಿತಿ ; ತಾವು ಸದಾ ಬ್ರಾಹ್ಮೀಸ್ಥಿತಿಯಲ್ಲಿದ್ದು ಕೇವಲ ಲೋಕ 
ರಕ್ಷಣಕ್ಕಾಗಿ ಬಹಿರ್ಮೂಖರಾಗುವ ಮಹಾನುಭಾವರು (ಮುಖಂ. ೫೪); 
ಬ್ರಾಹ್ಮೀಸ್ಮಿ ತಿಯನ್ನು ಮುಟ್ಟದ ಯೋಗಿ ಕೂಡ ಕರ್ಮವನ್ನಾಚರಿಸಲೈ 
ಬೇಕರಿ (ರರ್ಶುಸಾ- ar ವಿ. (ಆಲಂ) ಮಂಕುಬಡಿದ ಸ್ಥಿತಿ; ತಿಪ್ಪ 
ನನ್ನು ರಮಿಸಿ ಅವನ ಹೃದ್ಧತವನ್ನು ' ತಿಳಿಯದ ಹೊರತು ಅವನ ಈ 
ಬ್ರಾಹ್ಮೀಸ್ಮಿತಿಯು ರಹಸ್ಮವಾಗಿಯೇ ಉಳಿಯ: 

[ಸಂ,] 

ಬ್ರಾಹ್ಮ (ಗು) ೧. ಬ್ರಹ್ಮನಿಗೆ ಸಂಬಂಧಿಸಿದ : 
ಪ್ರಭಾವಂ ಮನ: ಪರಿವೃಢಾಕಾರಮುಂ ತಾಳ್ವಿತು 
ಬೀರೂರು. 0೭-೫೬ ; 1196). ೨. ಪರಬ್ರಹ್ಮವಸ್ತುವಿಗೆ ಸಂಬಂಧಿಸಿದ. 
೩. ಬ್ರಾಹ್ಮಣನಿಗೆ ಸಂಬಂಧಿಸಿದ ; ಬ್ರಾ ವ್ರಹ್ಮಣನಿಗೆ ಸೇರಿದ. 
೪. ಬ್ರಾಹ್ಮಣಿಕೆ ; ಬ್ರಾಹ್ಮಣತ್ವ : ಶೋಜಪಃ 
ದರ್ಶನವೀಶಭಕ್ತಿಯು ಬೇಜಕಿಯಿಂತಿದನೆರಡುವ. 
(wig. as). ೫. = ಬ್ರಹ್ಮಪುರಾಣ : ಪರಮ ಶೈವಸ್ಯಂದ ಲೈಂಗ್ಯಾ 


ಹಿಮ 


ವುದು (ರತ. ೪೬). 


೬೬೮೩ 


ವಿರಳ ನಾರದ... ಬ್ರಾಹ್ಮ ಬ್ರಹ್ಮವೈವರ್ತ ಸಾಂಗದಿಂ; 
ಪುರಾಣಂಗಳೊಳು (ಅಥ. ೬೬-೩೬). [ಸಂ.] 


ಬ್ಲಾಸು 


ಬ್ರಿಹವಾರ, ಬ್ರೆಹವಾರ (ನಾ). ಬೃಹಶ್ಟತಿವಾರ ; ಗುರುವಾರ: 
ಸುಭಾನುಸಂವತ್ಸರದ ಕಾರ್ತ್ರೀಶುದ್ಧ ೫ ಬ್ರಿಷವಾರದನ್ನು ಲಿಂಗ 
ಪ್ರತಿಷ್ಟೆಯಂ ಮಾಡಿ (ಎ. ಶಿನತೊ.09-00 ; 110); ಶುಭಾನು 
ಸಂವತ್ಸರದ. ಪುಶ್ಯ ಸುದ್ಧದಮವಾಸಿ ಬ್ರಿಹವಾರದಂದು. , . , ಧಾರಾ 
*| ಪೂರ್ಬ್ಬಕಂ ಮಾಡಿ ಕೊಟ್ಟರು (ಬಕ. ೫1, ca. 9೩-006 2 1164). 
ಬ್ರೆಹವಾರ : ಶ್ರೀಜಯ ಸಂತ್ನರದ ಫಾಲ್ಗುಣ ಸುದ್ದ ಪವುರ್ನ್ನಮಿ 
ಬ್ರೆಹವಾರದಲಿ, , , ಧಾರೆಯ 
ಕೊಡಗು. ೩೩-೩ ; 11747), 
ಬ್ರೀಡ್ಯತ್ವ (ನಾ). (? 'ವದ್ವಿ ದ್ವಿಷ್ಟಭೂಪಾಳಕರಡಿಗೆಅಗಿ ಶರಣಂಬೋಗೆ 
ದುವ್ವಾ. ೯ರ ಬಾಹಾಬಳಮಂ ಮಾಣ್ಟೆಂಧು(ದ)ದಂ ತೊತ್ತಳುಕಿ ಬಳುಕಿ 
ಬ್ರೀಡ್ಕತ್ವಮಂ ಪೂಣ್ಣರ್‌ (ಎಇ. 7೫1, ೬೦-೨೨ ; 1074), [3] 
ಬ್ರುಂಹಿತಾತ್ಮ (ನಾ). ಪರಮಾತ್ಮ ; ಬಿಂದುಸ್ವರೂಪನೇ ಕೋಟ್ಯಂಶ 
ಶುದ್ಧನೇ ತಂದೆಯಾ ಬ್ರುಂಹಿತಾತ್ಮನೆ , , , ಸದಾಶಿವ ಪಂಚೆಸಕ್ವನೇ 
೬.೬೬ ನಿನಗೆ ವಂದಿಸುವೆವೆನುತಿರ್ದರು (ನೀರು. ೫-3-೯): 
| [ಇ ಸಂ. ಬೃಂಹಿತಾತ್ಮನ್‌] 
ಬ್ರುಸಿ (ನಾ). ಯತಿಗಳ ಪೀಠ; ಅಲ್ಲಿ ಸಂಶ್ರಿತಬ್ರುಸಿಗಳಿಂ ರಿಸಿಗಳಿಂ 
ಒಸೆದು ಕರೆದುಯ್ಹಾದರಂ ಮಿಗೆ ಬ್ರುಸಿಯ 
ನೊಲಿದಿತ್ತುಪಚರಿಸಿ ಲಾಲಿಸಿ (ಸಂಣ೨. 390). [- ಸಂ. ಬೃಹೀ] 
ಬ್ರೆಡ್ಡು (ನಾ). * (ಧಾನ್ಯದ ಹಿಟ್ಟನ್ನು ಕಲಿಸಿ, ನಾದಿ, ಸಾ, ಉದುಗು 
ಹಾಕಿ, ಒಲೆಯಲ್ಲಿಟ್ಟು ಸುಟ್ಟ) ರೊಟ್ಟಿ” (1೯೩4: ಇಂಕು) : ಬ್ರೆಡ್ಡಿಗೆ 
ಬೆಣ್ಣೆಯು ಸಾಲದೆಂದಳುವಳು (ತ್ರ: 6-34). [6 ಇಂ. prea] 
ಬ್ರೆಹವಾರ “ಬ್ರಿಹವಾರ' ನೋ, 
ಬ್ರೇಕು (ನಾ). ಚಕ್ರದ ಚಲನೆಯನ್ನು ತಡೆಯಲು ಉಪಯೋಗಿಸುವ 
ಸಲಕರಣೆ ; ಬಿರಿ; ತಡೆ: ರಸ್ತೆಯಲಿ ಬದಿಗೆ ನಡೆದನರ ಮೆ.ಲೆಯೇ 
ಕಾರು ಹಾಯಿಸಬಲ್ಲ ; ಆದಕೆ ಬ್ರೇಕಿಲ್ಲ (60ರ. 36-0. 
[+- ಇಂ. ೫7೩೬) 
ಬ್ರೇಲ್‌ (ನಾ). “ಕುರುಡು ಕೈಆಡಿಸಿ ಓದುವುದಕ್ಕೆ ಅನುಕೂಲ 
ಸುವಂತೆ ರಚಿಸಿದ ಉಬ್ಬು ಬರವಣಿಗೆ ಅಥವಾ ಮುದ್ರಣ ; 
ಬ್ರೇಲ್‌ ಲೇಖನ, ಮುದ್ರಣ (ಈ ಉಪಾಯವನ್ನು ಕಂಡು 
ಹಿಡಿದಾತನ ಹೆಸರಿನಿಂದ)” (೫೩೩11. ಆಳು). 
[+ ಇಂ. praillc] 
ಬ್ರೋಚು (ನಾ). ಸಾಮಾನ್ಯವಾಗಿ ಹೆಂಗಸರು ತಮ್ಮ ಕತ್ತಿನ ಬಳಿಯ 
ಉಡುಪಿನ ಭಾಗವನ್ನು ಭವ್ರಪಡಿಸುವುದಕ್ಕಾಗಿ ಉಪಯೋಗಿ 
ಸುದ ಮತ್ತು ಹುಡುಗಿಯರು ತಲೆಯಲ್ಲಿ ಧರಿಸುವ ಪಿನ್ನಿನಂತಹ 
ಒಂದು ಆಭರಣ ; ಯಮುನೆಗೆ ಏನಾದರೂ ರಿಬ್ಬನ್ನೋ ಬ್ರೋಚೋ 
ತಂದುಕೊಡುತ್ತಿದ್ದೆ (60ಶೂ. ೪0). [+ ಇಂ, nrouch] 
ಬ್ಲೇಡು (ನಾ). ೧. ಹರಿತವಾದ ಅಂಚು, - ಅಲಗು. ೨. ಚಪ್ಪಟೆ 
ಯಾಗಿರುವ ಎರಡೂ ಬದಿಗಳಲ್ಲಿ ಹರಿತವಾದ ಆಲಗುಳ ಸ್ಸ ಲೋಹದ 
ತೆಳುವಾದ ಒಂದು ಸಾಧನ; ಬ್ಲೇಡು ಹಿಡಿದ ಕೈಗೆ ಬೇಡಿ ಬೀಳುವುದು 
ತಡವೆ ? ಜೀಬು ಕತ್ತರಿಸಿದ, ಜೇಲು ಕಂಡ (sono. ೩೭). 
[.- ಇಂ. Blade] 
ಬ್ಲೌಜು ಬ್ಲೌಸು? ನೋ. 
ಬ್ಲೌಸು, ಬ್ಲೌಜು (ನಾ). (ಹೆಂಗಸರ) ಕುಪ್ಪಸ ; ರವಿಕೆ ; ಇದಕ್ಕೆ 
ಮ್ಯಾಚು ಆಗೋ ಬ್ಲೌಸುಪೀಸು ತಂದುಕೊಡಿ (ಅನ ೬೦). ಬ್ಲೌಜು: 
ತರತರದ ಗಳನ್ನು ಹಾಕುತ್ತಿದ್ದಳು (ಕತ. ೨೪). 
[+ ಇಂ, 11೧24) 


ಯೆಅಕಿದು ಕೊಟ ಶಾಸನ (ಎಕ. 1x; 
[-5ಸಂ. ಬೃಹಸ್ಪತಿವಾರ] 


10 


26. 


(tac. ೯೦-೬೦) ; 


25 


40 


ಭೆ 

ಭ (ನಾ). ೧. ಕನ್ನಡವರ್ಣಮಾಲೆಯ ನಲವತ್ತುನಾಲ್ಕನೆಯ ಅಕ್ಷರ. 
ಪಿ. ನಕ್ಷತ್ರ; ತಾರೆ: "'ಭಂ, ನಕ್ಷತ್ರಂ . . , ಉಡು - ಈ ೯ ನಕ್ಷತ್ರದ 
ಪೆಸರ್‌''. (ಕಣಯು- 90-80). "ಭಗಣ' ಪರಾ. ೩. ಶುಕ್ರಗ್ರಹ: 
೪. ಪ್ರಕಾಶ; ಕುಂತಿ. ೫. ಭ್ರಮೆ; ಭ್ರಾಂತಿ. ೬. ಸಾಮ್ಯ ; 
ಹೋಲಿಕೆ. ೭. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ ಸಂಕೇತ : 
“ಘ ಢಭ ವಂ ನೆಲ ನಾಲ್ಕು” (ಮಂಗಣ. ೦೦೪-೧೦): ೮. ಇಪ್ಪತ್ತೇಳು 
ಎಂಬ ಸಂಖ್ಯೆಯ ಸಂಕೇತ. ೯. [ಛಂದ] ಆದಿಯಲ್ಲಿ ಗುರುವೂ 
ಅನಂತರ ಎರಡು ಲಘುಗಳೂ (- ಲು) ಇರುವ ಮೂರು ಅಕ್ಷರಗಳ 
ಒಂದು ಗಣ : ನಭಭರಂಗಳುಮೊಂದಿರೆ ಪಾದದೊಳ್‌ . .. ದ್ರುತಪೂರ್ವ 
ವಿಲಂಬಿತಂ (ರಂರೋಂಜು- ೨-೦೨೩). 

ಭಂಗ (ನಾ). ೧. ಮುರಿಯುವಿಕೆ ; ಚೂರುಮಾಡುವಿಕೆ- ೨. ಭಾಗ 
ಮಾಡುವಿಕೆ; ಪಾಲುಮಾಡುವಿಕೆ : "ಭಂಗಂಬಡೆ' ಪರಾ. 
೩. ಮುರಿದುದು ; ಮುರಿದು ಬಿದ್ದುದು : ತುಂಗವನ್ಮಮತಂಗಜದಂತಾ 
ಘಾತನಿಪಾತಿತಸಿಲ್ಲಕೀಭಂಗಮಂ ... ನೃಪನೆಯ್ದಿದನುದೃಚ್ಛೃಂಗಮನಾ 
ಶತಶೃಂಗಮಂ (ಶಾಶ29- 0-003). "ಭಂಗಂಬಡು' ಪರಾ. ೪. ತುಂಡು; 
ಚೂರು. ೫. ಭಾಗ; ಪಾಲು. ೬. ಬಿರುಕು; ಒಡಕು: ಛಿದ್ರ. 
೭. ನಾಶ; ಹಾಳು; ಈ ಪರಿ ಕೊಲೆಗೆ ಭಂಗಕೆ ನಿನ್ನ ಬಿರುದರು ಬಂದುದಿಲ್ಲ 
(ಕುಠ್ಮಾರ್ರೋ. 0-0೩) ; ಪಂಗುವಾದರೂ ಲಿಂಗಪೂಜೆ ಇದ್ದರೆ ಭಂಗವಾಗ 
(೧6)... ೮. ಸೋಲು; ಪರಾಜಯ: ಭಂಗಮನಾಳ್ವುವೀಕೆಯರ 
ಕುಂತಳವೆಂಬುದದಿರ್ಕೆ ತುಂಬಿಗಳಿ ಭಂಗಮನಾಳ್ಹುವೀ ಮುನಿವಧೂಟಿ 
ಕುರುಳ್ಗಳಿವೆಂದು. ಭಂಗಿಸಲ್‌ (ಗಂ. 0೬-೩೪) $ ತುಂಬುರಂ ಬಂದು 
ಸೌಂದರನಡಿಗೆ ಬಳಲುತ್ತವೆಜಗಿದಂ ನಿಂದು ಬಿನ್ನೈಸಿದಂ ತನ್ನ ಭಂಗಮನದಂ 
(1906. 08-69) ; ಕುರುಬಲಜಾಲದಲಿ ಜಳ್ಳುಗರು ಬಿದ್ದುದು ಭಂಗ 
ಶರಧಿಯಲಿ (ಕುವ್ಮಳ: ೨-೫) , ೯: ಮಾನಹಾನಿ; ಅಪಮಾನ ; 
ತೇಜೋಹಾನಿ : ಭರತಾವೋಶ್ವರಂ ಗುರು ಪಿರಿಯಣ್ಣಂ ಚಕ್ರವರ್ತಿ 
ವಂಹಿಮಾ:ರನೀ ದೊರೆಯನುಮಳವಬ್‌ಯೆ ವಸುಂಧರೆಯೊಳ್‌ ತಂದಿಕ್ಕಿ 
ಭಂಗಮಂ ಮಾಡುವೆನೇ (60೪. ೦-003) ; ಅಂಕ ಓಡಿದರೆ ತೆತ್ತಿಗಂಗೆ 
ಭಂಗವಯ್ಯಾ (ಊನ. ೨೯೮); ವಲೆಲೆ ದೊದ್ದೆಗರೇಕೆ ಕೊಬ್ಬಿದರಳ 
ವನಟ್‌ಯದೆ ನುಗ್ಗು ಮುಜಕಿದರೆ. ದಳದ ದೊರೆಗದು ಭಂಗವೇ 
(ಕುಣ್ಕರ್ರೋ. ೬-೨೮): ೧೦. ತೊಂದರೆ; ಕಷ್ಟ; ಕ್ಲೇಶಕರವಾದುದು ; 
ದೂರ ದುರ್ಜನರ ಸಂಗ ಭಂಗವಯ್ಯಾ (೨5 049) ; ಸಂಗದಿಂ ಕೆಳೆಯಿಲ್ಲ 
ಭಂಗದಿಂ ಮೊಜಕೆಯಿಲ್ಲ ಗಂಗೆಯಿಂದಧಿಕ ನೆದಿಯಿಲ್ಲ (ಸರ್ಶಶ್ವಿ. ೨೩೦); 
ಸಹ್ಮವಲ್ಲದ ಮರುದೃಷ್ಟವೆಂದೆನುವುದು ಅದು ನಮಗೆಂದಿಗು ಬರದು. 
ಈಯೊಂದು ಭರವಸೆಯೊಳು ನಾವು ನಡೆದಂದು ನಮಗಾವ ಭಂಗವು 
ಇರದು (0೫8. 00-83). ೧೧, ಅಲೆ ; ತೆರೆ: ” ವೀಚೀ, ಭಂಗಃ, 
ತರಂಗೆಃ - ಈ ೩ ತೆರೆ" (ಹರಾಯು, ೦೮-೩೧); ಅಕಳಂಕ ರತ್ನೆಂಗಳೋಳಿ 
ಯಿಂದೈತಪ್ಪ ಸ£ಲಭಂಗ [೫ಣಂ. ಭೋಗದ]ಸುಳಿಯ ಸವ್ವಳಿಗಳಿಂದೆ . , . 
ಕಡಲ್‌ ಕಣ್ಣೆ ಸೆದುದು. (ಕಥ. ೨-೬): ಭೃಂಗದ ಸಂಗೀತದ ಭಂಗಂಗಳು 
ಸುಳಿವುವು ಸುಳಿಗಾಳಿಯನೇರಿ (ಕರುಕ್ರಾ. ೩೯-೨೬). ೧೨, ಕುಂದು; 
ದೋಷ. ೧೧, ೧೨ : ಕಾವ್ಯಮೆನಿಸಿರ್ದು ವಿಬುಧಸುಸೇವ್ಯಂ ಘನರಸ 
ಮಿದೆನಿಸಿ ಭಂಗವಿರಹಿತಿಂ . . . ಮತ್ಕೃತಿ ಚಮತ್ಕೃತಿಪ್ರದವುಲ್ಲೇ 


ಭ 


ಭಂಗಂಬಡೆ 


(ಕಾಶಿಕೇ- 0-60- "ಭಂಗಸಮಿತಿ' ಪರಾ. ೧೩. ನಿರಾಶೆ. ೧೪. ಬಾಗು; 
ತಿರುವು, ೧೫. ಬಾಗುವಿಕೆ; ಸಂಕೋಚಗೆೊಳ್ಳುವಿಕೆ. ೧೬. ಹಾರುವಿಕೆ. 
೧೭. ಚಲನೆ; ಆಲುಗಾಟ: "ಭಂಗಂಬೆಜು' ಪರಾ. ೧೮. ಕೊಂಕು; 
ವಕ್ರತೆ: ಮಣಿತೆ ; ಭಂಗಮನಾಳ್ಕುವೀಕೆಯರ ಕಂಂತಳವೆಂಬುದರಿರ್ಕಿ 
ತುಂಬಿಗಳ್‌ ಭಂಗಮನಾಳ್ಗುವೀ ಮುನಿವಧೂಟಿ ಕುರುಳ್ಗಳಿವೆಂದು ಭಂಗಿಸಲ್‌ 
(800. ೦೬-೩೪; ಭಂಗಮನುಂತುಂ ತಳೆದ ಲತಾಂಗಮನಿಂ ನಿನ್ನ ಕೋಮ 
ಳಂಗದ ಚೆಲ್ಕಿಂ ಗೆಲಿ (ಉ0ತ್ರಪು. ೭-೬೩)... 'ಭ್ರೂಭಂಗ' ಪರಾ, 
೧೯. ಬಟ್ಟೆಯ ಮಡಿಕೆ. ೨೦. ಕಪಟ; ಮೋಸ: *ಭೃಂಗಗಾಅ' ಪರಾ. 
೨೧. [ಗಣಿತ] ಒಂದು ಬಗೆಯ ಗಣಿತ; ವಿಕಲ್ಪಗಣಿತ : 
*ವಿಕಲ್ದ ” ಅಥವಾ “ಭಂಗ” ಎಂಬ ಗಣಿತಶಾಖೆಯ ವಿಷಯವಾಗಿ 
ವಿಸ್ತರಿಸಿ ಹೇಳುವುದು ಅವಶ್ಯಕವಾಗಿದೆ (೧4. 30೪) 
೨೨. [ನಾಟ್ಯ] ದೇಹವನ್ನು ನಿಲ್ಲಿಸುವ ರೀತಿ; ಭಂಗಿ: "ಭಂಗ" 
ಎಂದರೆ ಶರೀರವನ್ನು ನಿಲ್ಲಿಸುವ ರೀತಿ, ಶರೀರವು ಸಮರೇಯೆಯಲ್ಲಿ 
ಇದ್ದರೆ ಸಮಭಂಗವೆನಿಸುವುದು (೫ಉಂತ್ರ: 11, 689). 'ಶ್ರಿಭಂಗ' ಪರಾ, 
[ಸಂ] 
ಭಂಗಂಬಡು, ಭಂಗಪಡು, ಭಂಗಬಡು, ಭಂಗವಡು (ಕ್ರಿ). 
ಅವಮಾನಕ್ಕೊಳಗಾಗು ; ಅಪಮಾನ ಹೊಂದು: 
ಭಂಗುಬಟ್ಟ ದೇವೇಂದ್ರತ್ವವೇಕೆಮಗೆ (04. 06-33). ಭಂಗಪಡು ; 
೧. ತುಂಗಬಲಸೌಮಿತ್ರಿಯಿಂದುಆಕಿ ಭಂಗಪ[ಕಾಕಾಂ. ಬ]ಟ್ಟ ಮಹೋಗ್ರ, 
ರಜನಿ ಚರಾಗನೆಯ ದೂ್‌ನಲಿ ಖರನೈತಂದನಾಹದಕೆ (ಬರಣ. 
ಸೊತಕ); ಅವರು ಗಂಡನ ಮನೆಗೆ ಹೋಗಬಾರದೇಕೆ ? : ಇಷ್ಟೊಂದು. 
ಭಂಗಪಟ್ಟುಕೊಂಡೂ ಇಲ್ಲೇ ಇರಬೇಕೆಂದೇನು? (ಕುಸುಸಂ- ೯8) 
೨. ಕಷ್ಟಕ್ಕೆ ಗುರಿಯಾಗು; ತೊಂದರೆಗೊಳಗಾಗು ; ಅಂಗಭೋಗಕೆ 
ಮೆಚ್ಚಿ ಲಿಂಗಭಕ್ತಿಯ ಮಜ್‌ದೆ ಭಂಗಪಡುತಿಹೆನು (ತರ್ಶಕ್ಕ, 008) 
ಭ್ರಮರ ಭ್ರಮಿಸಿ ಬೆಳಗೂ ಭಂಗಪಟ್ಟಿ ಹಾಗೆ (ಗರ): ಭಂಗಬಡು ; ೧. 
ಹಂಗಿನರವಂನೆಯಿಂದ ವೀಗಡದ ಗುಡಿ ಲೇಸು ಭಂಗಬಟ್ಟುಂಬ ಬಿಸಿಯನ್ನ 
ಕೈಂತಲು ತಂಗುಳವೆ ಲೇಸು (ಸರಣ. 0೪). ೩, ಮುರಿದು 
ಹೋಗು; ಚೂರಾಗು: ಲೋಕದೊಳು ಮಾಂಗೈಯ ಕಂಕಣಕೇಕೆ 
ಕನ್ನಡಿ ಭುಗಬಟ್ಟ ಜಿನಾಳೈತಿಯೆ ತಾಂ ಸಾಕ್ಷಿಯಲ್ಲಾ (04ಕ್ಯಿ. ೫0-4). 
ಭಂಗವಡು : ೨. ವಿಸ್ಥು ಬಲ್ಲಿದನೆಂಬೆನೆ ದರಾವಕಾರದಲ್ಲಿ ಭಂಗವ 
[ಕಾ೫0- ಬಟ್ಟುದಕ್ಕೆ ಕಡೆಯಿಲ್ಲ (೨%5- ೩೩). [ಭಂಗ .. ಪಡು] 
ಭಂಗಂಬಡೆ, ಭಂಗವಡೆ (ಕ್ರ). ೧. ಸೋಲು ; ಪರಾಜಯಗೊಳ್ಳು : 
ಯಮಕಿಂಕರರು ಭಂಗಂಬಡೆದು ಹರಿಕಿಂಕರರ ಕೈಯಲಿ ಬಿಸುಟಜಾಮಿಳನನು 
ವಿಷುದದಲಿ ಮರಳಿ ಹೋದವರೇನನೆಂದರು (8೫8. ೬-೬-೦). ಭಂಗವಡೆ: 
೧. ಲೋಕಮಾನ್ಮನು ಕರ್ಣ ಕುರುಬಲದ್ದಾಕೆವಾಳನು ಭಂಗವಡೆದುದೆ 
ಸಾಕು ನೀ ಸಾರೆಂದು ಭೀಮನ ನೂಕಿದನು ಶಲ್ಯ (ಕುಠ್ಮಾಳ, 03-೩೦) ; 


ಸ 
ಸ್ವಲ್ಪ 


೧. 
ತಾರಕನಿಂದ 


ಸಿಂಗಾಡಿಯಂಬಿನ ಮಳೆಯುಖುಬಿಗೆ ಬಲ ಕಂಗೆಟ್ಟು ದೆಸದೆಸೆಗೋಡಿ 
ಭಂಗವಡೆಯೆ (ಕಂತ0- 00-೬0). ವಿ. ವಿಭಾಗ ಹೊಂದು; ಬೇರೆ 
ಬೇರೆಯಾಗು :  ಭಂಗವಡೆದೆಸೆಗುವುವರ ಗೃಹಂಗಳ್‌ ಮಾಣಿಕದ 
ಸಂಜೆಯಿಂ 


ಲದ ಕರ್ದಿಂಗಳಿನೆಳಮುತ್ತಿನ ಬೆಲ್ಲಿಂಗಳಿನುಜ್ವಲಿಸಿ ಪೊಳೆವ 


ವಜ್ರದ ಬಿಸಿಲಿಂ (ಸೂಕ್ತಿಕು. ೪-030), [ಭಂಗ 4 ಪಡೆ] 


ಭಂಗಂಬೆಚು ೬೬೮೫ 


ಭಂಗಂಬೆಕು (ಕ್ರಿ). ಅಲುಗಾಡು; ಚಂಚಲತೆಯನ್ನು ಹೊಂದು ; 
ಸ್ಥಿರತೆಯಿಲ್ಲದಾಗು; ಪಿರಿದುಮೆರ್ದೆದವಕೆ ವಾಜಸುತಿರೆ ಭಂಗಂಬೆತ್ತು 
ಹಾರಲತೆ ಘನಕುಚದೊಳ್‌ ಕರವಿಕ್ಷೇಪದೆ. ನರ್ತಿಸೆ ನರೇಂದ್ರನಂದನನ 
ನೊಲ್ಲು ನೋಡಿದಳೊರ್ವಳ್‌ (೫ರಂಕೂ: ೪೮೧). [ಭಂಗ + ಪೆು] 

ಭಂಗಗಾಜಿ (ನಾ). ನಂಬಿಕೆಗೆ ದ್ರೋಹ ಬಗೆಯುವವನು ; ವಿಶ್ವಾಸ 
ಘಾತುಕ ; ವಂಚಕ; ಲಿಂಗವ ತೋಟ ಉದರವ ಹೊರೆವ ಭಂ[ne. 
ಬಂ]ಗಗಾಅ ನಾನು ಕೂಡಲಸಂಗಮದೇವಾ (64. 408) ; ಹಿಂದಾದ 
ಮುಕ್ತಿಯ ಮಾಲ್‌ಕೊಂಡುಂಬ ಭಂಗಗಾಜರ ತೋಜದಿರಾ (ತನ್ನಪ, ಕ. 
9೨೦-೩೬೦). ಭಂಗ + ಕಾಲ] 

ಭಂಗಗೊಳು (ಕ್ರಿ). ಕಷ್ಟಕ್ಕೆ ಗುರಿಯಾಗು; ತೊಂದರೆಗೊಳಗಾಗು : 
ಕೆಡಕು ಕೂಡುವದೆಂದು ಅಡವಿಗೋಡಲು ಬೇಡ ಕಡುಭಯದಿ ಭಂಗ 
ಗೊಳಬೇಡ ವಿಧಿಯಜೌಯದಡವಿಯೊಂದುಂಟೆ (xr. 6೭೬), 

[ಭಂಗ ೬ ಕೊಳು (ಆಕೊಳ್ಳ್‌)) 

ಭಂಗಚಿಕಿತ್ಸೆ (ನಂ). ಅವಮಾನವನ್ನು ಹೋ: ಸಲು ಮಾಡುವ 
ಪರಿಹಾರೋಪಾಯ: ಭಂಚಚಿಕಿತ್ಸೆಗೆಯ್ದಪುವೆನಲ್‌ ದುರಿತಾಪಹಮಪ್ಪ 
ಹೋಮಧೂಮಂಗಳ ಕಂಪನುಣ್ಬುವಳಿರಾಜಿಗಳಾ ಮುನಿಗೇಹರಾಜಯೊಳ್‌ 
(sre. ೦೬-೩೪). [ಭಂಗ + ಚಿಕಿತ್ಸೆ) 

ಭಂಗತಾಳ (ನಾ). [ಸಂಗೀತ] ತಾಳದಲ್ಲಿ ಒಂದು ಪ್ರಭೇದ 
ಭಂಗತಾಳ ಉಪಭಂಗತಾಳೆ ವಿಭ್ಞಂಗತಾಳ ವಿತಾಳ ಶುದ್ಧತ; 
ವೆಂಬಾಜು ವರ್ಗಸಂಖ್ಯಾಭೇದಮಾಗಿಹವೆಂದು 
ಪ್ರವೀಣರಪ್ಪ ತಾಳಧಾರಿಗಳಿಂ (ಕ, 346). [ಸಂ. ಭಂಗತಾಲ] 

ಭಂಗಪಡಿಸು "ಭಂಗವಡಿಸು' ನೋ. 

ಭಂಗಪಡು 'ಭಂಗಂಬಡು' ನೋ. 

ಭಂಗಬಡಿಸು "ಭಂಗವಡಿಸು' ನೋ. 

ಭಂಗಬಡು "ಭಂಗಂಬಡು' ನೋ. 

ಭಂಗವಡಿಸು, ಭಂಗಪಡಿಸು, ಭಂಗಬಡಿಸಂ (ಕ್ರಿ). ೧. ಸೋಲಿಸು; 
ಪರಾಜಯಗೊಳಿಸು ; ಹಿಂಗದೆ ಕಾದಿದ ಕೆಂಗ ಹನುಮನನು ಭಂಗವಡಿಸಿ. 
ಸೆಅಕಿದಿಡಿದು (ಕಂಪು: ೩-೨). ಭಂಗಪಡಿಸು; ೨. ಉಲ್ಲಂಘಿಸು; 
ಅತಿಕ್ರಮಿಸು : ಉಬ್ಲಂಘಿಸು ; ಭಂಗಪಡಿಸು (111066೩ ಶಶ್ರಿಕಿ- «೭. 
ಭಂಗಬಡಿಸು: ೩. ಅವಮಾನಗೊಳಿಸು; ಹೆಂಗುಸಿವಳಿವಳಸುವನುಚ್ಚು ವು 
ದಂಗವೇ ಕ್ಷತ್ರಿಯರಿಗೆ . . . ಭಂಗಬಡಿಸಿಯೆ ಬಿಡುವುದೇ ಭಟರಂಗ 
(ತೊಂರಾ- ೦-೦೦-೪). ನು (-ಆಭಂಗಂಬಡು) 4 --ಇಸ್ಕು) 

ಭಂಗವಡು 'ಭಂಗಂಬಡು' ನೋ. 

ಭಂಗವಡೆ 'ಭಂಗಂಬಡೆ' ನೋ. 

ಭಂಗವಾದ (ನಾ). (ಜೈ: ನ] ಜೈನ ಸಿದ್ಧಾಂತದಲ್ಲಿ ಸೃತಿಪಾದತವಾಗರುವ 
ಪ್ರಧಾನತತ್ವ್ವ; ಏಳುಬಗೆಯ ಭೆಂಗವನ್ನು ವಿವರಿಸುವ ತತ್ತ 
ಸಪ್ತಭಂಗಿ ; ಸ್ಯಾದ್ವಾದ; ಸ್ಮಾದ್ವಾದವು. ಅನೇಕ ಎಂಎ 
ಗಳನ್ನು ಸಮನ್ವಯ" ಮಾಡುವಾಗ ಅದರಲ್ಲಿ ನಯವಾದ ಭಂಗವಾದಗಳು 
ತನ್ನಿಂದ ತಾನೇ ರೂಪಗೊಳ್ಳುತ್ತವೆ (ಕ್ಲ ನಶ, ೨೨೨), [x0.] 

ಭಂಗವ್ಯಾಕುಳಿತ (ನಾ). ೧. ನಾಶದಿಂದ ಕಳವಳಗೊಂಡಿರುವುದಂ. 
೨. ಅಲೆಗಳಿಂದ ಅಸ್ತವ್ಯಸ್ತವಾಗಿರುವುದು. ೧, ೨: ಆ ಮಹಾರ್ಣವಂ 
ಸಮುದ್ರಮಾಗಿಯುಂ ಆದಾರವಿಸ್ಟಾ ಪ್ರಿರಿಯುಂ ಭಂಗವ್ಯಾಕುಳಿತಮಾಗಿಯು 
ಮಚ್ಚುತಪ್ರಭಾವಭಾಸುರಮುಂ , . . ಎನಿಸಿರ್ದುದು (೩೧-೦-೪೪ ಐ). 

(ಸಂ. ಛಂಗವ್ಯಾಕುಲಿತ] 

ಭಂಗಶ್ಲೇಷ (ನು). [ಕಾವ್ಯಮಾ] ಒಂದು ಬಗೆಯ ಶಬ್ದಾಲಂಕಾರ; 

ಒಂದು ಪದವನ್ನು ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ೦ ಮಾಡಿದರೆ] 


ಭಾಗ್ಮಿ 


ಬೇರೆ ಬೇರೆ ಅರ್ಥವು ಹೊರಡುವ ಪದಸಂಯೋಜನೆ: ಪದನರ್ಣ 
ವಿಭಕ್ತಿವಿಭಾಗದಿಂ ದ್ವಿ ್ವ್ವಿ ಧಾರೂಪಮಿಷ್ಟಮಕ್ಷಿಷ್ಟಂ ಶಬ್ದ ನ್ಲಿದೊಳಾಗಿ ತೋಟು 
ವಂದಂತದು ಫಂಗಕ್ಲೇಷಮೆಂದು ಪೇಟಲ್ಪಡೆಗುಂ" (ಗಾನಾ: ೪). 
pಲಉದಾ: "ಕಡಲಂ ಮಿಗೆವಂದವಂರಗಜೇಂದ ಕ್ರೈಂ ಸೊಗಯಿಸುವುದು 
ದಾನವಾರಿಲೇಖಾನುಗತಂ' ಈ ಪದ; ಭಾಗದಲ್ಲಿ 'ಅಮರಗಜೇಂದ್ರವು 
(ಐರಾವತ) ಕಡಲಂ ಮಿಗೆದಂ ದು ಸೊಗಯಿಸುವುದು' ಎಂದು 
ಕಡಲಿಗೂ ಐರಾವತಕ್ಕೂ ಹೋಲಿಸುವಾಗ `ದಾನವಾರಿಲೇಖಾನು 
ಗತಂ' ಎಂಬ ಪದವನ್ನು “ದಾನೆ ವಾರಿ4-ಲೇಖಾ--ಅನುಗತಂ' 
ಎಂದು ಒಡೆದರೆ, 'ಮದೋದಕದ ಗೆರೆಯಿಂದ ಕೂಡಿಕೊಂಡಿರುವ' 
ಎಂದು ಐರಾವತಕ್ಕೆ ಯವಾಗುತ್ತದೆ. ಅದೇ ಪದವನ್ನು 
"ದಾನವ ಅರಿ-ಲೇಖ--ಅನುಗತಂ' ಎಂದು ಒಡೆದರೆ “ರಾಕ್ಷಸರ 
ಶತ್ರುಗಳಾದ . ದೇವತೆಗಳಿಂದ ಆಶ್ರಯ 'ಸಲ್ಪಟ್ಟುದು' ಎಂದಂ 
ಕಡಲಿಗೆ ಅನ್ವಯವಾಗುತ್ತದೆ. ಇದಕ್ಕೆ ಭಂಗಿ ಷವೆಂದು 
ಹೆಸರು. [೫ಂ.] 

51 ಭಂಗಸಮಿತಿ (ನಾ). ೧. ಅಲೆಗಳ ಸಮೂಪ. ೨. ಕುಂದುಗಳ ಸಮೂಹ. 
೧. ೨; ಕುಮುದದಿಂ ಪ್ರಶಿಕೂಲದಿಂ ವಿಜಾತಿಗಳ ಸಂಗಮದಿಂದ 
ಜಡಜೀವನೋಪಾಯದಿಂ ಭಂಗಸಮಿತಿಯಿಂದಿರ್ಪ ತಾವರೆಗೊಳಂ 

- es) o.] 
ಗಾರ” ನೋ. 


3] ಭಂಗಾಅ 'ಬಂಗಾರ' ನೋ. 


ಭಂಗ್ಳಿ, ಬಂಗಿ (ನು). ೧. ಸೇವಿಸಿದರೆ ಅಮಲೇರಿಸುವ ಒಂದು ಬಗೆಯ 
ವನಸ್ಪತಿ; ಗಾಂಜಾ : ಎಲ್ಲಾ ಬಿಟ್ಟು ಭಂಗೀ ನಟ್ಟ (ಗಾರ). ಸಾಂತಾ 
ದಿಂದ ತಯಾರಿಸಿದ ಮಾದಕವಸ್ತು: ಅಡಗ ತಿಂಬರು ಕಣಕದಡಿಗೆ ಇ: 
ಸುರೆಯ ಕುಡಿವರು ಹಾಲಿರಲ್ಕೆ ಮುಕ್ಕುವರು ಭಂಗಿಯ ಸಕ್ಕರೆ ಇರಲ್ಲಿ 
(ಕೇಯ: ೩8-36); ಇದುವೆ ಪಿತ್ತದ ವಿಕಳವೋ ಮದ್ಯದ ವಿಕಾರವೊ ಭಂಗಿ 
ತೆರೆಗಳ ನವ. (ಕುನ್ಮಾಸ. ೨-60); ಭಂಗಿಯನು ಸೇದುವನ ಭಂಗವನು 

ಏನೆಂಬೆ ಭಂಗಿಯ ಗುಂಗು ತಲೆಗೇಅಲಾಡುತಿಹ ಮಂಗನಂಶಿಹನು (1675, 
0403). ಬಂಗಿ; ೧. ''ವಿಜಯಿಯೆನೆ ಲಂ[ಣಗ. ಭಂಗಗಿ” (wun. 
88-03). ೨. ಒಳ್ಳೆ ಬಂಗಿ ನುಗ್ಗೆ ಉಳ್ಳಿ ಮೊದಲಾದ ಇವನೆಲ್ಲವ ಬಿಡಬೇಕು. 
(ಕ್ಕ. ೬೪) ; ಹೇಸರಗತ್ತೆಯ ಮೇಲೆ ಬಂಗಿಯ ಹೇಜು ಸಾಸಿರ ಗಂಗ 
ಸಾರಗಳ ಸೂಸುವ ಸಾರಾಯದ ಪೀಪಗಳ ಲೆಕ್ಕವೀಸೆಂದು ಪೇಳ್ವರಾರದನು 
(ಕ050- ೨೦-೩6); ಅಂಗಿ ಕೊಟ್ಟು ಬಂಗಿ ಸೇದಿ ಮಂಗನಾದ (ಣರ). 
೩. ಗಾಂಜಾಸೊಪ್ಪಿನಿಂದ ಮಾಡುವ ಪಾ ಪಾನೀಯ, ಮದ್ಯ : (4). 
೪. ಗಾಂಜಾ ಸೇದುವ ಚಟಕ್ಕೆ ಬಿದ್ದವನು ; 'ಗಾಂಜಾ ಕುಡಿಯು 
ವವನು: ಶುದ್ಧ ಬಂಗಿಯ ಹಾಗೆ ಆಡುತ್ತ ತ್ರೀಯಲ್ಲ (ಕೂ). 
ಭಂಗಿಪುಡಿ ಎ ಗಾಂಜಾ ಸೊಪ್ಪನ್ನು ಒಣಗಿಸಿ ಮಾಡಿದ 'ಪುಡಿ,- 

ಚೂರ್ಣ : ಆರಳಂ ಸೂಸಲುಮಂ ಸಮಂತಪಿನಿಯಂ ಭಂಗೀಪುಡೀ 
ಬೆಲ್ಲಮಂ ಬೆರಸಿರ್ದಾ ತಿಲಪಿಷ್ಟಮಂ . . , ಮಾಲುವರ್‌ ಪ್ರತಿದಿನಂ 
ಮದ್ಯರ್ಪಿಗಳ್‌ ಸಂತತಂ (6೫5. 3-ಟ). ಭೆಂಗಿಸೊಪ್ಪು, ಬಂಗಿಸೊಪ್ಪು 
= ಗಾಂಜಾಗಿಡದ ಸೊಪ್ಪು: ಉಮ್ಮತ್ಕದ ಸೊಪ್ಪಿನ ರಸದಲ್ಲಿ 
ಒಂದು ಮರ್ದನೆ, ಭಂಗಿಸೊಪ್ಪಿನ ರಸದಲ್ಲಿ ಒಂದು ಭಾವನೆ 
(ನನ್ಕೆರ- 33); ಪಂಚಕೋಲಗಳು, ತಪಸಿ, ಕೊಮ್ಮೆ .., ಗುಗ್ಗುಳ, 
ವಿಜಯಾ (ಭಂಗಿಸೊಪ್ಪು) . . . ಪ್ರಯೋಗಿಸಲು ಶಾ. ್ವಿಸಕಾಸಗಳು , 
ಗುಣಹೊಂದುವುವು (49ನ್ನಿ. ತಂ- ಇಳ); ಬಂಗಿಸೊಟ್ಬಿ ನಿಂದ ವಂದ್ಯ 
ತಯಾರಿಸುತ್ತಾರೆ. (ಕೂತಿ). [ವಪ್ರಾ. ಭಂಗೀ, ಭಂಗಾ/ ಸಂ. ಭೆಂಗಾ./ 
ತೆಲು. ಭಂಗಿ, ಬಂಗಿ./ ಹಿಂ. ಮರಾ. ಭಾಂಗ್‌] 


ಭಂಗಿ 


ಭಂಗಿ (ನಾ). ೧. ಮುರಿಯುವುದು ; ಸೀಳುವುದು. ೨, ಒಡೆತ; 
ಸೀಳು; ಬಿರುಕು. ೩, ಬಾಗು; ತಿರುವು: ನೆಲೆನೆಲೆ ಭಂಗಿ 
ಭಂಗಿ ಪದವಣ್‌ ಬೆಳರ್ವಾಯ್‌ ಪೆಅತಲ್ಲಿದೆಂತೊ ುಲಲತೆ ಪೇಟ್‌ 
ಮೆನ್ನಿನಿಯಳಂ ಮಜಕಿಗೊಂಡುದೊ ಸೂಜ್‌ಗೊಂಡುದೋ (ಶಂಶಶಾ.೩-05). 
೪. ಅಸ್ಥಿರತೆ; .ಭಂಗುಕತೆ. ೫. ಡೊಂಕಾದ ದಾರಿ... 
ಹಾದಿ. ೬. ಅಲೆ; ತೆರೆ. ೭. ಮೋಸ; ವಂಚನೆ. ೮. -ನೆಪ ; 
ವ್ಯಾಜ. ೯. ಬಗೆ; ವಿಧಾನ; ರೀತಿ; “ವ್ಯಾಕೂ(ಕೃ)ತಿಃ, 
ಭಂಗಿಃ ಈ ೨ ಪರಿಗೆ (ಶಉಯು. ೧೨೬೬): ಆವ ಭಂಗಿಯಿಂ 
ನೋಡುವೊಡೆನ್ನೊಳಿಲ್ಲ ಗುಣಲೇಶಮುಮಾ ತಅದಿಂದನುಗ್ರಹಂಮಾಡು 
ವುದರ್ಕೆ ದೇವಿಯರೆದೊಂದು ಯಜುತ್ವಮೆ ಮುಖ್ಯಕಾರಣಂ (ಕಾದಂಉ- 
680) ; ಜೋಲ್ಡುಗುವ ಕುರುಳಂ ತಿರ್ದುತ್ತುಮಿಂತೆಂದಳಂದಿನ ಭಂಗಿಯಂ 
(ದುತೋತ- ೨-೬೦). ೧೦. ದೇಹದ ನಿಲುವು.-ವಿನ್ಯಾಸ : ಅಂಗೋ 
ಪಾಂಗದೊಳ್‌ ಸಂಗಳಿಸುವ ಭಂಗಿಯಿಂ ಎಸೆದುದು 
ಛರತಾಂತ।ಪುರಸ್ಕ್ರೀಪಮೂಹಂ (6ುಪು. ೨0 038) ; ಪೊಸಬಿಸುಸುಯ್ಯ 
ಪಾಡಟ್‌ದ ಮೆಯ್ಯ ₹ದಂಪಿನ ಕೆಯ್ಯ ಭಂಗಿ ಕಣ್ಣೆ ಸೆಯೆ (ಕಾತಿಫಿ- ೮-1 
ಮುರಿಮುರಿದು ನೋಟ್ಟಿ ಭಂಗಿಯಿಂ ತಮ್ಮ ಕೊನೆಗಣ್ಗಳ ಕಾಂತಿಯಿಂ 


ಪಲವುಂ 


ಬೆಸೆಯನೆತ್ತಂ ಬೆಳಗಿಯುಂ (ಉಾತಾಕ್ಮ- ೫೯-೦೪). ೧೧. ಚರ್ಯೆ ; 
ಅಭಿವ್ಯಕ್ತಿ: ನಿಲುವಿನಲಿ ಸ್ವಸ್ಥಾನದಲ್ಲಿ ಕೈಚಳಕದಲ್ಲಿ ಭಂಗಿಯಲಿ 
ಭರದಲಿ . , . ಶ್ರಮವನು ತೋಜದನು ಪಾರ್ಥ (ಕುಠ್ಶಾಲ- ೬-೪0); 


ಕಾಗದ ಕತ್ತರಿಸುವ ಚಾನ್ನು ತೆಗೆದುಕೊಂಡು ಅಲ್ಲಾಡಿಸುತ್ತ, ಹೀಗೆ ನಾನಾ 
ವಿಧವಾದ. ಛಂಗಿಭಣಿತೆಗಳಿಂದ: ಮಾತಿನ ವೈಖರಿಯನ್ನು ತೋರಿಸು 
ತ್ತಿದ್ದನು (ಪಃ. ೩0). ೧೨. ಪ್ರಕಾರಾಂತರದಿಂದ ಹೇಳುವ 
ಮಾತು ; ಉಕ್ತಿವೈಚಿತ್ರ್ಯ : ಅಪ್ರಸಿದ್ಧ ಮಾತುಗಾರಿಕೆಗಳನ್ನೂ 
ಮಾತಿನ ಭಂಗಿಗಳನ್ನೂ ವಿದಗೃರ ಗೋಷ್ಠಿಗಳಲ್ಲಿ ನಾವು ನೋಡಿಲ್ಲವೇ ? 
(ಕೃಣ್ಯಾರೋ- ೨09). ೧೩. ಬೆಡಗು; ಒನಪು; ಒಯ್ಯಾರ ; 
ನಿಲ್ದುವು ರಸಂಗಳಿಲ್ಲಿ ಮಡಲ್ವಿನೆ ಭಂಗಿಯೊಳನಂಗಸಂಗಮಲತೆವೊಲ್‌ 
ನಿಲ್ತು (೪0೪: 620) ; ಸುತ್ತುವ ಸೋಗೆಯ ಸುತ್ತಿನೊಳಾಡುವ 
ಕೇಕಿಯ ಭಂಗಿ ಲೋಕಮಂ ಸೋಲಿಸುಗುಂ (ಹುಕೋತ.. ೩) 
೧೪. ಠೀವಿ; ಗತಿ : ಭಂಗಿ ಮನಸಿಜನ ಗಾಡಿಗೆ ಭಂಗಮನೊಡರಿಸೆ 
« « ವಿದ್ಯುದಂಗಂ ಬಂದಂ (ಹಣನ. ೬೪). ೦೫. (7): 
ಸ್ವಯಂಭುದೇವರ ಸ್ಥಾನಾಧಿಪರಪ್ಪ ದೇವರಾಸಿಜೀಯ್ಯರ ಸಿದ್ಕಂ ವಾಮ 
ದೇವ ಭಂಗಿಯಿನ್ನೊಳಗುಳ್ಳಿಂಗನೆಯರ ಪುತ್ರಂ (ಗನ ಸಸ ೨೪೨೫೬ ; 
1034). [ಸಂ. 

ಭಂಗ್ಳಿ (ನಾ). ಬೀದಿಯ ಕಸ ಗುಡಿಸುವ ವೃತ್ತಿಯವನು; ಜಲಗಾರ ; 
ಜಾಡಮಾಲಿ; ಭಂಗಿಗಳು ಅಥವಾ ಹಲಾಲಖೋರರು . . . ಪಾಯ 
ಖಾನೆಗಳಲ್ಲಿಯ ಮಲವನ್ನು ತೆಗಿದು ಸ್ವಚ್ಛಮಾಡುವರು (ve. ೨೨೦) : 
ಮ್ಯುನಿಸಿಪಾಲಿಟಿಯ ಭಂಗಿಗಳು ಅದೇ ರಸ್ತೆಯನ್ನು ಗುಡಿಸಿ ಹೋಗಿದ್ದರು 
(ಮೂರುರಾ, 0೭) ; ಈ ಇದಾರತಿಯನ್ನು ಒಬ್ಬ ಭಂಗಿಯು ಕಟ್ಟಿಸಿದ 
ಸೆಂತಲೂ ಕೆಲವರು ಹೇಳುತ್ತಾರೆ (೭ನರ೯. 33). 

[_ ಹಿಂ. ಮರಾ. ಭಂಗೀ ] 

ಭಂಗಿಗ (ನಾ). ಗಾಂಜಾ ಸೇದುವ ಚಟವುಳ್ಳ ವನು : ಜವೇಗ ಭಂಗಿಗ 
ಕಳುಗುಡಿ ಜೂಜಿಗ ಸುಂಕಿಗ ತಲೆಜೋಳಿಸಿ ಭಾಷೆಮಾಡೆ ನಿರ್ಧರವಿಲ್ಲ 
(ಕ0ಕ- ೧೦೪-೦೦)- [ಭಂಗ್ಕಿ 4 ಗ್ಯ) 

ಭಂಗಿತ (ನಾ). ೧. ಅಪಮಾನಕ್ಕೆ ಒಳಗಾದ ವ್ಯಕ್ತಿ : ಒಲ್ಲೆನು. . . 
ಸಂಗನ ಶರಣರನಳ್‌ಯದ ಉಳಿದ ಭಂಗಿತರೆ (೦. ೬ ಅಂಗ 
ವಾಷ್ಠಾಯನಕ್ಕೆ ಲಿಂಗವನಜಿಸುವ ಭಂಗಿತರನೇನೆಂಬೆ (ಕನಸ. ೩೩-೦೪೨) ; 


೬೬೮೬ ಭಂಗಿಸು 
ವಂದದಲಿ ತಲೆವಾಗಿ ಭಂಗಿತರಾದ ಜೈನರು ಮತ್ತೆಯಂಂ ಸಂವಾದಿಸಿ 
ದರೀಯಾಲವೊಂದಿದ್ದಿ ಹುದು , . . ಎನಲು (ಸಥ್ಯ. ೫೦-೭೬). ೨. ಸೋತು 
ಹೋದವನು; ಪರಾಜಿತ ; ಇನ್ನು ಹುಟ್ಟದೆಯಿರಲಿ ನಾರಿಯರೆನ್ನ 
ವೊಲು ಭುಗಿತರು ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮ 
ಸನ್ನಿಭರು (ಕುಣ್ಮಾಂ. ೩-೩೭). [ಸಂ,] 
ಭಂಗಿಪಟ್ಟಿ (ನಾ). ಭಂಗಿಗಳಿಗೆ ವೇತನ ನೀಡಲು ವಸೂಲು ಮಾಡುವ 
ಸುಂಕ,-ತೆರಿಗೆ : ಜಕಾತಿ, ಭಂಗೀಪಟ್ಟಿ, ಮಾರ್ಕೀಟ್‌ ಫೀ, ಛಕಡೀಪಟ್ಟಿ 
ಇವೇ ಆದಾಯದ ಮುಖ್ಯಬಾಬುಗಳು (ಕಣಗೆ- ೪೩). 
[ ಭಂಗ್ಯಿ + ಪಟ್ಟಿ] 
39] ಭಂಗಿಭಾಷಿತ (ನಾ). ಪ್ರಕಾರಾಂತರದಿಂದ ಹೇಳುವ ಮಾತು; ಉಕ್ತಿ 
ವೈಚಿತ್ರ್ಯ : ಭುಗಿಭಾವಿತದಿನಾತನಂ ಪ್ರೀತನಂ ಮಾಡಿ (ಶ್ರತೃಶು- ೭-೪೯ ನ). 
[ಹಂ.] 
ಭಂಗಿಮುಶೈ. ಬಂಗಿಮಂಕ್ಕ (ನಾ).-: ಭಂಗಿಗೆ : ಲಿಂಗಲಿಂಗದೊಳಗಿರುವ 
ಚಿನ್ಮಯವ ತಿಳಿಯದೆ... ಜಂಗಮ ಸ್ಥಾವರದ ಭಾವವನು ತಿಳಿಯದೆ 
ಭಂಗಿಮುಕ್ಕಗಳೆಲ್ಲ ಲಿಂಗವಂತರಹರೆ (ಕನಕ. 03೬-೩). ಬಂಗಿಮುಕ್ಕ : 
ನಾವು ಹೆಳಿ ಕೇಳಿ ಸೆರೆಗುಡುಕರು.ಬಂಗಿಮುಕೈರು | (ಕಂಕು. 0೫). 
[ ಭಂಗಿ 4- ಮುಕ್ಕ) 
ಭಂಗಿವಡೆ (ಕ್ರಿ). ಬೆಡಗನ್ನು ಹೊಂದು; ವಿಲಾಸವನ್ನು ಪಡೆ : 
ಲತಾಂಗಿ ಭಂಗಿವಡೆದಿರ್ದಳ" ಬೇಂಟದೆಂಬೊಂದು ಬಳ್ಳಿಗೆ ಪೊಯ್ನಾರೆಜ 
ವಂದದಿಂ (ಗಂ: ಭಂಗಿವಡೆವಿನೆಗಮೋದಿನ ಪೂಂಗೆಸೆವಾರ 
ಭಟಿಯಲ್ಲಿ. ,. ಮಂಗಳಪಾಠತೆದಿತ್ತರರೆಬರಮರ್ತ್ಯರ್‌ (ನರಫು. ೧೪-೯). 
[ ಭಂಗ್ಯಿ 4- ಪಡೆ, ] 
ಭಂಗಿವೆಳು (ಕ್ರಿ). ಇಭಂಗಿವಡೆ : ಸುಳಿಗುರುಳೋಳಿ ಕಣ್ಣೆವರೆ ನೀಳ್ವಲರ್ಗ 
ಣೃಡುರೆಯ್ಯವತಾಗೆ ಕೋಮಳತನು ಭೂಗಿವೆತ್ತೆಸೆಯೆ (6ರ್ಕೂನ್ಕು. ೬-೦೬೪); 
ದೇವಗಜದಂಗಮರೀಚಿಯ  ಭಂಗಿವೆತ್ತಿರಲ್‌ ಬಗೆಗೊಳಿಸಿತ್ತು ಚಂದನ 
ರಸಂದೊಡೆದುದದೆ ಪೂರ್ವದಿಬ್ಮುಖಂ (8ಗಂ. 0೬-೦೦೩). 
[ ಛಂಗ್ಳಿ 4+ ಪೆಜ್ಜು ] 
ಭಂಗಿಸು (ಕ್ರಿ). ೧. ಮುರಿ; ಒಡೆ : ಬಂಡಿಯಂ ಭಂಗಿಸಿ ಬಲ್ಬಿಂದೆ 
೬.೬.೬ ಬೆಲಗಿತಿರ್ದೊದೆ ಸಂಗರದೊಳಾಳೆಹನೆ (ಕೈಮಿಕಾ- ೬-೩೪), ೨. ಧ್ವಂಸ 
ಗೊಳಿಸು; ಹಾಳುಮಾಡು : ಬೆಂಗಳೂರವನ ಪರಾಕ್ರಮವನು ಬೇಗ 
ಭಂಗಿಸಿ ಬಿಡುವೆನು (ಕಂಡ ೦೦-೩೭) ; ಭಂಗಿಸಿತು ಭರತನಳುವ 
ಸಿರೊಂದೆ ಆ ಪನ್ಯನೀರವತೆಯಂ (ಶ್ರೀಉಾಮಾ- 0೬೨-೫೪೦). ೩, 
ಸೋಲಿಸು; ಪರಾಭವಗೊಳಿಸು : ಸಂದ ಕಾಮದೇವನುಮಂ ರೂಪಿ 
ನೊಳಾದಂ ಭಂಗಿಸಿ (ರನು. 9-೨0೬) ; ಇಂತು ಸಕಲಭುವನಮಂ 
ಭಂಗಿಸುವ ಚತುರಂಗಸೇನೆಯ ನಡುವೆ ಕಡುಪಿಂ ನಡೆತಂದು 
(೧೨೪. 5-೮ 5); ಕದಸದೊಳಿವನ ಭಂಗಿಸಿ ಬಿಡುವೆನು (ಉುವ್ಮಾರ್ರೋ. ೫-೪೯). 
೪. ತಡೆಗಟ್ಟು: ನಿಗ್ರಹಿಸು : ಭಂಗಿಪೊಡೆವೊಗೆದು ಸೂಸುವ ಶೃಂಗಾರ 
ರಸಕ್ಕೆ ಸೇತುಗಟ್ಟು ವವೋಲ್‌ ಚಿತ್ತಂಗೊಳಿಪ ರತ್ನಕಾಂಚಿಯನಂಗನೆಯ 
ದೊರ ತೊಡರ್ಚಿದಳೊರ್ವಳ್‌ (೫ತೀಕ್ಕ. ೪-೨೩೨). ೫. ಅವ 
ಮಾನಗೊಳಿಸು ; ನೀನೇಸು ಪರಿಯಲಿ ಬಯ್ದು ಭಂಗಿಸಿ ನಮ್ಮ 
ದೂಜ್‌ದಡೆ ಆ ಸಿತಾಶ್ವನ ಬಿಲ್ಲನೊದೆದಾಕಾಕಶದ್ವಳಿಸುವ ಶರೌಘಕೆ ಮಾಸ 
ಲಜ್‌ಯಾ 6! ನಿನ್ನೊಡಲು (ಕುನ್ಯಾಕ. ೯-೨೪) ; ಜನಕನ ನಂದನೆಯ 
ಹಂಬಲನು ಬಿಟ್ಟರು ನೆರಿದಿಳುಮಂಡಲದ ರಾಯರು ಬೈದು ಭಂಗಿಸುತಾ 
ವಿದೇಹಜನ (ತೊರರಾ- 0-08-3೪) ; ಸಲೆ ನಂಚಿಕೆಯನು ತೊಳಿದು ಬಲಗೈ 
ಜೆರಳನೊರ್ವನಿಗಿತ್ತೆ ಮೊಣ್ಣಿಯೆಂದುಲಿದು ಭಂಗಿಸರೆ ಕಂಡವರು 


೬. ಕಾಡು; ಹಿಂಸಿಸು: 


00-00) ; 


ಚ 


(40ನಂ. 
ಬಲುಬಿಸಿಲೊಂದು ಚಡಾಳಿಕೆ ಜಗವ 


೩-೧೮೪)- 


ಭಂಗುರ 


ಭಂಗಿಸಿತು. (ಕೋಸತ- ೦೯-೪೬) ; ಏನೊಂದು ಸಡಗರದಿಂದಲೈತರುವಳು 
ಹೊಸಸುಗ್ಸಿ ವಧುವಿನ ಹಾಗೆ ಎಷ್ಟೊಂದು ವಿಧದಿಂದಲವಳೆ ಭಂಗಿಸುವಳು. 
ಮಳೆಗಾಲ ಅತ್ತೆಯ ಹಾಗೆ (ಇಂಕಾಶ- ೨3೦-೦). ಭಂಗ 4 -ಇಸ್ಕು] 
ಭಂಗುರ (ಗು). ೧. ಸುಲಭವಾಗಿ ಮಂರಿದುಹೋಗುವ,- ಒಡೆದು 
ಹೋಗುವ ; ಚಳದನಿಳಾಹತಕ್ಷುಭಿತಭಂಗುರತುಂಗತರಂಗಮಾಳಿಕಾವಳನ 
ಸಮುಚ್ಚಳನ್ಮಣಿಗಣಾತ್ತ ಜಳಮಂ ಮನಂ ಬಯಸಿ ನೋಡಿದನರ್ಣ 
ವಮಂ ಗುಣಾರ್ಣವಂ (ಊಕಳಾ. ೪-೨3). ವಿ. ಕ್ಷಣಿಕವಾದ; ಚಂಚಲ, 
ವಾದ ; ಸ್ಥಿರವಲ್ಲದ ; ಭಂಗುರಮಿಥ್ಯಾಜ್ಞಾನಂ ೩೦ಗಲೊಡಂ ಹೃದಯ 
ಮಳಸಮ್ಮಗಳ ಜ್ಞಾನಂ ಕಂಗೊಳಿಸುವಂತಿರಿರ್ದಂ ೬. ವೀರನಳ 
ಭೂಪಾಲಂ ( ತಳಕು. ೪9೪) ; ಮಾಯೆಯೆಂದು ಅಥವಾ ಪ್ರಭುವಿನ 
ಭಂಗುರಲೀಲೆಯೆಂದು. ಈ ಜಗತ್ತನ್ನು ಆವು ಅಲ್ಲಗಳಿದುಬಿಟ್ಟವು 
(ಖಪಾಯೋ ೨4೪), ೩. ಕೊಂಕಿದ ; ಬಾಗಿದ :ಭಂಗುರ ಕರಾಳದಂಷ್ಕಂ 
ಪಿಂಗಳನಯನಂ ಮತಂಗಜಂಗಳ ಮಿದುಳಂ ನುಂಗಿ ನಲಿಗೆದಜ ಶಿಖಿಗೆ 
ಲಂಘಿಸುತಿರೆ. ಸಿಂಗಮಂ ಜಿನಾಂಬಿಕೆ ಕಂಡಳ್‌ (ಸೂಸು: ೭-೩6). ೪. 
ಗಂಟುಹಾಕಿದ ; ಗಂಟಿಕ್ಕಿದ : ಭಂಗುರಭೀಷಣಭ್ರುಕುಟಿದಂಪ್ಟಂ ತ 
ಪಿಂಗಳಟಂ ಮೃಗೇಂದ್ರನೊಸೆದಿರ್ಪದತರ್ಕ್ಯಪರಾಕ್ರಮಕ್ರಮಂ (ಶಂತತಂ- 
38-08). ೫. ಮೋಸದ ; ವಂಚನೆಯ. (ನಾ). ೬. ಚಂಚಲವಾದುದು: 
ಇಂದ್ರಿಯಸಂಗದುರುಳುಗಳು ಭಂಗುರಂಗಳನಂಗನೊಳುಪಾಶಂಗಳು . . . 
ಪೆಣ್ಗಳ ಕಂಗಳಿವು ಮತ್ತೆ (04. ೪೦-೫೯). ೭. ಕ್ಷಣಿಕವಾದುದು, 
ನಶ್ವರವಾದುದು : ಕರ್ಮಂಗಳತ್ತಣಿಂ ದೊರೆಕೊಳ್ವ ಸುಖಂ ಭಂಗು: 
ಮಲ್ತೆ (ಣಿಕ: ೧೪೦-೪): ೮. ಕತ್ತರಿಸುವುದು; ನಾಶಮಾಡುವುದು : 


ಸಂಗತನಿಜಹಸ್ತ  'ಕನಿಷ್ಠಾಂಗುಲಿಧ್ದೂಮಂ ಪ್ರಿಯಾಮನ;ಖೇದಲತಾ। 
ಭಂಗುರಮಿಂ ರವಿಮಂಡಳದುಂಗುರಮಂ ರಘುಜನಿತ್ತನಣುವನ ಕೆಯೊಳ್‌ 


(ಣಶ್ಶಾವ- ೪). ೯. ನದಿಯ ಬಾಗ್ಗು ತಿರುವು. ೧೦. ಬಾಗಿದುದು: 
“ವಕ್ರಂ, ವೃಜಿನಂ, ಭಂಗುರಂ ... ಊರ್ಮಿಮತ್‌--ಈ ೧೭ 
ಕೊಂಕಿಡುದು್‌ (ಹರಾಯು, ೧೦೬-೦೦). [ಸಂ.] 

ಭಂಗುರಕೇಶಿ' (ನಾ). ಗುಂಗುರು ಗುಂಗುರಾದ ಕೂದಲುಳ್ಳೆವಳು : 
ಭಂಗುರಕೇಶಿ ನಲ್ಲನ ತಳಂಗಳೊಳೊಯ್ಯನೆ ನಯ್ಯನಿಕ್ಕಿ (ಉನ್ಮಾನ, ₹೪4). 

[ಸಂ. ಭಂಗುರಕೇಶೀ, 

ಭಂಗುರವೇಣಿ (ನಾ). ಕೊಂಕಿದ ಕೂದಲು ; ಗುಂಗುರು ಕೂದಲು 
ಭಂಗುರವೇಣಿಯೆಂಬ ಬಂಧುರನದಿ ರಂಜಿಸಿತ್ತು ಮಹಿಕಾಂತೆಯ ಭಂಗುರ 

[ಸಂ.] 


ವೈಣಿಯೆಂಬಿನಂ (ಪುತ್ನಳಿ. ೬-೮). 


ಭಂಗುವಕಲ್ಲು ? (ನಾ). (?) : ಚೋಗಣ್ಮು ನೆಲವಂಕಿ ಅಭ್ಯಂತರ 
ಸಿದ್ಧಿ ಆಳುತ್ತಿರೆ ಚೋರಯ್ಯನ ವೆಸದಿ ಭಂಗುವಕಲ್ಲು ಈ ಕಲ್ಲ 


ಮಚಕಿವೊಕ್ಕರ ಕೊಲಲಾಗದು (ಛಂ, ೦೫6, «೩-೪ 900). [?) 
ಭಂಗ್ಯ (ನಾ). ಗಾಂಜಾ ಅಥವಾ ಸೆಣಬಿನ ಗಿಡಗಳು ಬೆಳೆಯಲು 
ಯೋಗ್ಯವಾದ ಭೂಮಿ : ``ಭಂಗ್ಶಂ, ಭಾಂಗೀನಂ - ಈ ೨ ಸೆಣಬಿನ 
ಕೆಯ" (ಹರಾಯು- ೨೬-6). [ಸಂ.] 
ಭಂಜಕ (ನಾ). ೧, ಮುರಿಯುವಂತಹುದು, ೨, ಮುರಿಯುವಿಕೆ. 
೩. ನಾಶಪಡಿಸುವಂತಹುದು : ಅವರ ವಾದವೇ ಅವರ ಸಿದ್ಧಾಂತಕ್ಕೆ 
ಇ 5೨೩). ೪. ನಾಶಪಡಿಸುವವನು : ಸಾರಧಿಗಳೊಳಗೆನಿ 
ಸಿದನು ಭೂಭಾರಭಂಜಕನಸುರಹರನು (ಕುಷ್ಮಾಗೆ- ೯-೨೪)... [ಸಂ] 
ಭಂಜಣಿಗೆ (ನಾ). [ಅಶ್ವಶಾ] ಕುಮರೆಯ ನಡಗೆಗಳಲ್ಲಿ ಒಂದು 
ಪ್ರಕಾರ : ಮಂದಗತಿ ; ಮೆಲುನಡೆ ; ಭಂಜಣಿಗೆಯಲಿ ಮೆಲ್ಲಡೆಯ 
ವರಮರಾಳನ ಪೋಲ್ಪುದೋಯೆನೆ -.- ಜಾತ್ಯಶ್ವಸಂಕುಳವೆಸೆದು 


ಭೆಂಜರ (ಉತತ್ರ 


೬೬೮೭ 


86 


40 


4s 


ವೊಗ್ಗಿನಲಿ (ಕೇಠಂತು 3-20). [-ತೆಲು, ಭಂಜಳಿತ) 


ಭಂಜಿತ 


ಭಂಜನ (ಗು). ೧. ಮುರಿಯುವ, ೨, ತಡೆಯುವ ; ನಿಗ್ರಹಿಸುವ. 
೩, ಹಿಂಸಿಸುವ ; ಬಾಧಿಸುವ. (ನಾ). ೪, ಹಾಳುಮಾಡುವುದು : 
ನಾಶಪಡಿಸುವುದಂ, ೫. ಹಾಳು ; ನಾಶ ; ಆರ ನೆರವಿಯೊಳಂಧಕಾರದ 
ಭಾರವನು ರವಿ ಗೆಲುವ ನಿನ್ನೀ ವೈರಿಬಲಭಂಜನಕೆ ಗುರು ಹಂಗಹನೆ 
(ಕುಠ್ಮಾರ್ರೋ. 06-96). ೬. ದೂರಮಾಡುವುದು. ೭. ಪೀಡಿಸುವುದು. 
೮, ನಾಶಪಡಿಸಂವವನು : ಅಂತು ಸಮದಕುಂಜರಘಟಾಪುಂಜ 
'ಭಂಜನಂ ಮೃಗಾಧಿರಾಜಂ ಕೈನೀಡಿ ,.. ಬಬಕಿಕ್ಕಿಂತೆಂದೆಂ (ಕತತ. 8೬-೦6) : 
ಪದಿಮೂಜುಂ ಪ್ರಕೃತಿಗಳುಮೊರ್ಮೆಯೆ ನಿರ್ಮೂಲಮಾಗೆ ಸಕಲಸಂಸಾರ 
ಭಾರದುಃಖಭಾರಭಂಜನನುಂ ನಿರಂಜನನುಮಾಗಿ (ಶಂರಾಮಾ, ೦೭-೮೦ ನ); 
'ಜೈನಮಾರ್ಗ್ಗರಾದ್ಧಾಂತಪಯೋಧಿಸಳ್‌ ವಿಷಯವೆ ೈರಿಗಳುದ್ದತೇರ್ಮ್ಯ 
ಭಣ್ಣನರ್‌. , . ಶುಭಚಂದ್ರದೇವಸಿದ್ಧಾಂತಮುನೀಂದ್ರರಂ ಪೊಗಳ್ಳುದು 
[ಇಂ.] 
ಭಂಜನಿ (ನಾ). [ಜೈನ] ಒಂದು ಬಗೆಯ ವಿದ್ಮೆ ; ಬೇರೆಯವರನ್ನು 
ಸೋಲಿಸುವ ವಿದ್ಯೆ : ಅಮಿತತೇಜನುಂ . , , ಪ್ರಜ್ಞಪ್ತಿ ಕಾಮರೂಪಿಗಿ 
೬ ಭಂಜನ ಅಭೋಗಿನಿಯೆಂಬಿವು. ಮೊಪಲಾಗೆ ಕುಲವಿದ್ಯೆ 
ಜಾತಿವಿದ್ಯೈ ಸಾಧಿತವಿದ್ಯಗಳೊಳ' ಸಂಪನ್ನನಾಗಿರ್ದು (ಪಾಳು. ೦೬). 
[ಸಂ, ಭಂಜನೀ] 


(ಎಕ. 11, 00೭-0೦೯ ; 1123)- 


ಭಂಜನೆ (ನಾ). ೧. ಸೋಲಿಸುವಿಕೆ ; ಅಡಗಿಸುವಿಕೆ: ಭಜನೆಗೆ 
ಬಲುಹುಳ್ಳಡೆಯು ನಿಮಗಂಜಂವರು ಗುರುಭೀಷ್ಮರಾ ಪರಿರಂಜಃರು. 
ತಾದಲ್ಲೆನುತ ತಾಗಿದನು ಭೂಪತಿಯ (ಕವಳ. 00-93). ೨. ನಾಶ ಕ 


ಧ್ವಂಸ ; ನಂಜಿನಂತಹ ಲೋಕಕಂಟಕರ ಭಂಜ: 
(3ಪ್ರಾಂಗೆ. 0೩-೩೩೮) - [ಸಂ,. ಭಂಜನ] 

ಭಂಜನ, (ನಾ). ವಿವರಣೆ : ಬಯಲ ಭಜನೆ ಬೇಡ ಮಾಡಲೊಂದು 
ಪ್ರತಿಜ್ಞೆಯ ನರ್ಜಾನಂ ನಿನ್ನ ಮುಂದೆ ಸೈರಿಸುವುದು (ಕೈಮಿಕಾ, 0೩-3೯). 

[ಸಂ. ಭಂಜನಾ] 

ಭಂಜವಣೆ (ನಾ). ೧. ಬಾಗು; ವಕ್ರತೆ: 
ಹುಬ್ಬಿನ ಹೊಂಗಿನಲಿ ಭಂಜವಣೆ ಭಾವದ 
ದ್ರೌಪದಿಯ (ಕುಶಾಲ, ೧೩-೨೬): ವಿ. ತಿರಸ್ಕಾರ ; ಹೀಯಾಳಿಕೆ ; 
ಆಂಜುವರೆ ನಿಲು ಜೂಜುಗಾಅರ ವಣೆಗೊಳಗಹರೆ ಬಾ ನೃಪರೆಂಜಲಿಸಿ 
ಬಿಡಖಹುದೆ ಪರಮದ್ಯೂತರಸಸುಧೆಯ (ಕುತ್ಮಾಸ. ೦೬-೩). 

[ಭಂಜಿಸು 4 - ಆಣೆ] 

ಭಂಜಳಿ (ನಾ). ಇ ಭಂಜಣಿಗೆ : ಭಂಜಳಿ ಮುರಳಿ ರುಳಂಪಿ ವಾಡಿಣಿ 
ರೂಪು ರಂಜಿಪ ರೇಖೆಯೆಂದೆಂಬ ಮಂಜುಳಮಾದ ಷಡಂಗದೊಳಾ ಹಯ 
ರಂಜನೆವಡೆದುದು (ಶ್ರೀಶಾಂ. ೪-೨3): [.-ತೆಲು, ಭಂಜ] 

ಭಂಜಿ (ನಾ). ಒಂದು ಬಗೆಯ ಸಸ್ಯ : "ತತ್ಕಾಲೀ - ನೆರುವಲು, ಭುಜಿ, 
ಕುಂಬಳೆ" (೬40: ೬೫). (2) 

ಭಂಜಿಕೆ (ನಾ). ಮೂರ್ತಿ; ವಿಗ್ರಹ: ಆ ತುರಂಗದ 


ನೆಯೆ ನಾವೊಲಿದ ಕರ್ತವ್ಯ 


ಕಂಗಳಲಿ ಕುಡಿಮೇಳ 
ಭಂಗಿಯಲಿ ಪತಿಕರಣೆ , , , 


ಭಂಜ: 


ಖುರಂ 


ಕೀಲಿಸಿತು. . . ನಿಜತನ: ಲೀಲೆಯಡಗಿರ್ದುದಾಕೃತಿಯ ಭಂಜಿಕೆ 
ಯೆನೆಲ್‌ (ಕೈಬರಾ. ೧೦-೦೦). [ಸಂ. ಭಂಜಿಕಾ] 


ಭಂಜಿತ (ಗು). ೧. ಆವಮಾನಗೊಳಿಸಲ್ಪ] 
ತರ್ಜಿತವೀಗಾಶಿಂಜಿತಂ ಭಂಜಿಶರತಿ 


ಆ ಕನ್ನಿಕೆಯ 


ಕ್ಟ; ಕೀಳುಮಾಡಲ್ಪಟ್ಟ: 
ಮಣೀರತ್ನಕುಂಚೇಪ್ರಣಾದಂ , 
ಮಧುರಸಪ್ಪಸ್ವರೋತ್ತಾನಗಾನಂ (ಶಂರಾಪಾ 


00-000); 
ಲೈ ಭಂಜಿತಮಹಾಮಂತ್ರಿಕ್ರಮಂ ಶ್ರಿಲ್ರಮಂ 


ವಿಕ್ರಿಯಾಬಭದಿಂ ತಾಂ ಬ 


(ನೀ. ೬-೨೪)- (ನಂ). ೨. ಅವಮಾನಕ್ಕೊಳಗಾದವನು : ತಿರ 
ಸತಃ ಆ ನೃಪತಿ ಭಂಜಿ [ಶಾಣಂ-ಗಿ]ತನಾಗಿ. ಬರುತೆ ನಾರದಮುನಿಪನಂ 
ಕಂಡನು ($ಬಖ: 5-8), ೩. ಒಡೆಯಲ್ಪಟ್ಟುದು; ಭಗ್ನವಾದುದು , 


ಭಂಜಿಸು 


ಇನ್ನೊಂದಿದೋ ! ಬುಧನ ಜೊತೆಗೆ ಬಾಳಬಲ್ಲ ಗ್ರಹವು ! ಅದರ ಪ್ರಭೆ 
ಯೊಳೆಂಥ ಚಲುವಮೂರ್ತಿಯು._ ಭಂಜಿತವು (303. ೫೨-೦೦). [ಸಂ.] 
ಭಂಜಿಸು (ಕ್ರಿ). ೧. ಒದೆ; ಮಂರಿ: (9). ೨. ಕೀಳುಮಾಡು: ಅವ 
ವಹನಗೊಳಿಸಂ; “ಭೆಂಜಿಸು_ಅಪಮಾನೇ” (ಕಠುರಾ): ಕೋಟಿಶಶಿಕಾಂತಿಯಂ 


ರಂಜಿಸುತೆ ಭಂಜಿಸುತೆ (ಇತ. ರೇ. 99-00). ೩. ದಂಡಿಸಂ ; ಶಿಕ್ಷಿಸು; | 8 


ಜಂಗಮಪ್ರಾಸಾದದೂಪ£ರ ಭಂಜಿಸುತ (೧೫4. ೫೬-೨೨) ; ಕರೆಯಿವನ 
ಮಗನನು ಭಂಜಿಸುವುದಿಲ್ಲಕಟ್ದು. ಭೀಮಧನಂಜಯರು ಕೊಟ್ಟಿಭಯ' 
ವೆಂದನು ನಗುತ ಮುರವೈರಿ (ಕುಪ್ಮಾಸ- ೨-023), ೪. ಸೋಲಿಸು; 
ಪರಾಜಯಗೊಳಿಸಂ: ಸಖಾಯರ್‌ ರುುಣರುಣರೆನೆ ಬಳಸಿ ಭಂಜಿಸುವ 
ಐರಾವತಂ ಮಲ್ಲವೇಷದೊಳಿದಿರಾದೊಡಂ . 

ಕಲ್ಲ ಮಾನಸರಂತಿರ್ಪ ನೆರವಿಗಳೊಳಂ (೧ಂಕ. ೨-೦05); 
ಶಿಷ್ಟರುಗಳಂ ಕೃಪೆಮಾಡಿ ಸಲಹಲು ದುಷ್ಪರುಗಳಂ ಕಾದಿ ಭಂಜಿಸಲು 
(೨ಸಪು: ೩೬-೪೩); ನಿನೆಗಾಂತ ರಿಪುಗಳೆ ಭಂಜಿಸುವ ಸಾಮ! ನ್ಯದನುವನು. 
ತಳೆದು ರಂಜಿಸುವ ಅಂಜನಾಸ್ಟ್ರವನಿತ್ತೆ (ಕುಣ್ಕ. ೬-೦೫೩). ೫. ಧ್ವಂಸ 


ಮಲ್ಲರ 


"ಗೊಳಿಸು ; ನಾಶಮಾಡು ; ರಂಜಕದ ಮಾತಲ್ಲ ನಿನ್ನನು ಭಂಜಿಸಲು 36 


ಬಂದವನೆನಟ್ಟುವೆ ನಿನ್ನ ರಕ್ಷಿಸುವೆ (ಕೂಗಡು. ೦೦-೪೬) ; ಅಂಜದಿರಿ ಚಕ್ರದಲ್ಲಿ 
ಅಸುರರ ಭಂಜಿಸುವೆನು (ಉತ್ತಕ- ೩-೩). ೬. ತುಂಡರಿಸು ; ಕತ್ತರಿಸು: 
ಕರ್ಣಕುಮಾರನಣಹಾಯಿದನು ಭೀಮನ ಭೂರಿಬಾಣದ ಪಂಜರವ ಭಂಜಿ 
[೫೫ ಬಂಡಿ) ಸುತ ವಹಿಲದಲಿ (ಕುನ್ಮಾಕ 00-96) [ಭಂಜನ * ಇಸ್ಮು] | 
ಭಂಟ 'ಬಂಟ್ಯ' ನೋ: 
ಭಂಟಾಕಿ (ನಾ). ಒಂದು ಬಗೆಯ ಬದನೆಗಿಡ ಮತ್ತು ಅದರ ಕಾಯಿ: 
ಮುಳ್ಳುಗಾಯಿ ; ಮಖಳ್ಳುಬದನೆ : “ವಾರ್ತಾಕೀ, ಹಿಂಗುಳೀ, ಸಿಂಹೀ, 
ಭಂಟಾಕೀ, ದುಷ್ಪ ಸ ದನೇಗಿಡದಲ್ಲಿ ಮುಳ್ಳುಜಾತಿ, ಗುಳ್ಳ, 
ವಾದಿರಾಜಗುಳ್ಳ” (ಸಕ್ಕಾಂತಿ ೧೩೮). [ಸಂ. ಭಂಟಾಕೀ] 
ಭಂಡ್ಕ (ನಾ). ಕ್ಷೌರಿಕ; ನಾಪಿತ : ಕಮಠನಂ ಪಿಡಿತಂಸ 
ಮಂಡೆಯ ಕೀಟಕಿಸೀತ್ತೆಯನೇಣ'ಸಿ .,. ಪ್ರರಮಂ ಪೊಅಮಡಿಸಿ' (ಕಾತಸ್ರ- 
೪-10 5). [ಆ ಪ್ರಾ. ಭಂಡಜಾಬೋಳಿಸುವಿಕೆ, ಬೋಳಿಸುವ ಕತ್ತಿ] 
ಭಂಡ್ಕ (ನಾ). ೧, ಮಾರುವ ವಸ್ತು ; ಸರಕು ; ಸಾಮಾನು : ಧನದೇವಂ 
ಪರದಿಂಗೆಂದು ಪಿರಿದುಂ ಸಾರಮಪ್ಪ ಭಂಡಮಂ ತೀವಿಕೊಂಡು. 


ದಕ್ಷಿಣಮಧುರೆಗೆ ಪೋದೊಡೆ (682. ೬೦-0೪); ಮಂಜಿನ ಮಡಕೆಯೊಳಗೆ 39 


ರಂಜನೆಯ ಭಂಡವ ತುಂಬಿ ಅಂಜದೆ ಪಾಕದ ಮಾಡಿಕೊಂಡು ಭಂಡವ 
ಮಾಜುತಿಪ್ಪರು ನೋಡೊ (ತಂ: 004-9೬೭); ಮಾಜಸಿದ ತಲೆಯ ಭಂಡವ 
ಹೊಪ್ತಿರದೆ ಕೈಕೊಳಲಿ ಕರ್ಣುದಿಗಳು (ುನ್ಮಾರ್ರೋ. ೩-೯). ವಿ. ಅಸಲು; 
ಮೂಲಧನ ; ಭಂಡವಾಳ : “ಭಂಡ (ಬಂಡ) -ಭಾಂಡಎ ಭಂಡವಾಳೆ" 
(ಮೋ ಆ); ಭಕ್ತಿಯ ಭಂಡ ಮೊದ: 

ಕೋಟಿ ಲಾಭೆಂ (ಲ: 121, ೨೯೬-೪೦: 1170), ೩. ಪ್ರಯೋಜನ ; 
ಲಾಭ: “ಏಭಂಡ' ಪರಾ. ೪. ವಿದೂಷಕ; ಹಾಸ್ಯನಟ. 
೫. ನಾಚಿಕೆ; ಲಜ್ಜೆ: “ಭಂಡಗೇಡು', `ಭಂಡತನ' ಪರಾ. ೬. ಮಾನ 
ವಿಲ್ಲದವನಂ ; ನಾಚಿಕೆಗೆಟ್ಟವನು ; ಲಜ್ಜೆಗೇಡಿ; ವಿಕೃತ ವೇಷ 
ಧರಿಯಾನು ಭಂಡನು ಲ: ಕೈಭ೦ಡನು (೧4೭. ೩೨): ಭಂಡರ ಬೈದು 
ಫಲವೇನು (ಕುವ್ಯಾರ್ರೋ ೯) ; ಭಂಡನಾದೆನು ನಾನು ಸಂಸಾರದಿ 
ಕಂಡು ಕಾಣದ ಹಾಗೆ ಇರಬಹುದೆ ಹರಿಯೆ (ಫಕಂರ. ೦-೩೫-೦). 
೭. ಮೊಂಡುವಾದ ಮಾಡುವವನು : ಕೊಳಚಿನೀರೊಳಗಾಳುತೇಳುತ 
ಜಲಧಿ ಕಾಲ್ವೊಳೆಯೆಂಬ ಭಂಡರ ಮುಳಿದು ಮಾಡುವುದೇನು (ಉುವ್ಮಾಲ್ರೋ. 
3-೪9). ೮. ಯಾವ ಕೆಲಸಕ್ಕೂ ಹೇಸದವನು ; ನೀಚ; 
ಮಾಡುವವನು : ಊರಿಗೆ ದ್ರೋಹ ಬಗೆದ ಈ ಭಂಡನಿಗೆ 


ನೆನಪ 
ನೆನಪ್ಪ 


೬೬೮೮ 


ಡೊಕ್ಕರಿಸಿ ಪಿಡಿವರಿಬಿರುದಿನ | 10 


ಭಂಡರಿಂ| 2; 


ಮೊದಲ್‌ ನಿಜಭಕ್ತಿಯೆ ಕೋಟಾನು|* 


ಜ್ರ 


ಅನ್ಯಾಯ| 4 


ಭಂಡವಾಳು 


ವಂತೆ, ಇನ್ನೊಬ್ಬರು ಊರ ಒಕ್ಕಟ್ಟಿಗೆ ಕೊಡಲಿ ಏಟು ಹಾಕದಂತೆ, ಮಾಡಿರಿ 
ಮುಸಿ. ೦೦೫). [ಸಂ] 

ಭಂಡಗೇಡು (ನಾ). ನಾಚಿಕೆಗೇಡು ; ಲಜ್ಜೆಗೇಡುಸ ಕಂಡಕಂಡಲ್ಲಿ ಎನ್ನ 
ಗಂಡನಂದದಲಿ ನೋಡಿ ಭಂಡಗೇಡು ಮಾಡಿದನು ಪುಂಡ ನಿನ್ನ ಮಗನಮ್ಮ 
(ಜಕರ, ೩-೦೮೮-೪). [ಭಂಡ್ಯ 4- ಕೇಡು] 

ಭಂಡಣ "ಬಂಡಣ' ನೋ. 

ಭಂಡಣಾಜಿರ (ನಾ). ಯುದ್ಧರಂಗ ; 
ರಾವಣಸೇನೆಯಂ. 


ರಣಭೂಮಿ; ಭರದಿಂ 

ತವಿಸಿ ಗೆಲ್ಬಾ ಗಣ್ಣರುಂ ಭಣ್ಣಣಾಜಿರದೊಳೀ ಕಾರವ 

ಸೇನೆಯಂ ತಳಿದು ಗೆಲ್ಲಾ ಗಣ್ಮರುಂ (೫9೩: ಸi.-1, ೩೨-೦೨; 2008) - 

[ಆ ಸಂ." ಭಂಡನಾಜರ] 

ಭಂಡತನ (ನಾ). ೧. ನಾಚಿಕೆಯಿಲ್ಲದಿರುವಿಕೆ ; ನಿರ್ಲಜ್ಜೆ ; ಉಂಡು 
ಮೈಣುಟ್ಟೊಲಿದು ಬಡುಕುವ ಭಂಡತನೆವೆನಗಿಲ್ಲ (ಕಣಾ. ೩-೩); ಕಂಡು 
ಸೈರಿಸಿ ಬಿಡುವುದಕಟಾ ಭಂಡತನ ಬಲುವೀರರಿಗೆ (ಕೊರ. ೫-೩-೩೩) ; 
ಇದು ಭಂಡತನವೆ ಮಗ್ಗುಲೊಳಿದ್ದವನ ಕೂಟಕೊದಗಲಾಣದೆ ನಿದ್ದೆಗರೆದು 
ವದನಕ್ಕೆ ಮಸಿ ಸುಣ್ಣವ ಬರೆಯಿಸಿಕೊಂಡ ಚದುರೆವೆಣ್ಣಲ್ಲವೆ ನೀನು 
(ಕಂಸ, ಎಂ). ೨. ಅನ್ಯಾಯ: ನೀವು ವಂಚನೆಯಿಂದ ಅಪಹರಿಸಿದ 
ರಾಜ್ಯವನ್ನು ಕೊಡದೇ ಭಂಡತನವನ್ನು ಮಾಡುತ್ತಲಿರುವಿರಿ (ಕ್ಕ ಐಉ- ೪3). 
೩. ಬೂಟಾಟಿಕೆ; ಮೋಸ; ಕಪಟ: ರಂಜ್ಮಯಂತ್ರವನ್ನು ಹೇಗೆ 
ಸಾಗಿಸಬೇಕೆಂಬ ಬಗೆಗೆ ಭಂಡತನದ ಉದ್ದಇಡಲೇಖನಗಳೆನ್ನ್ನು ಬರೆಯಲಾಗು 
ತ್ತಿದೆ (ಶ್ರಜನ- ೨0). ೪. ಹಟಮಾರಿತನ ; ನಮ್ಮೊಡನೆ ಭಂಡತನ 
ವನ್ನು ಮಾಡಬೇಡ. ನಮ್ಮ ಯೋಗ್ಯತೆಯನ್ನು ನೀನರಿಯೆ (೧: 0). 
೫. ಕೆಟ್ಟನಡತೆ ; ಅಸಂಸ್ಕೃತಿ; ಈ ಗಂಡಸರ ಭಂಡತನದಿಂದಾಗಿ 
ವಾಣಿಗೆ ಸ್ವತಂತ್ರವಾಗಿ ಓಡಾಡಲೂ ಆಸ್ಪದವಿರಲಿಲ್ಲ (ಸೋತುಗೆ. ೩೭). 

[ಭಂಡ್ಯ + -ತನ] 

ಭಂಡನ (ನಾ). ೧. ಕಾಳಗ ; ಯುದ್ಧ : ಸುರರಾಜ ಕಳುಪಿರ್ದ ಶರ 
ಚಾಪರಥಗಳಂ ದಯದಿಂದ ಕೈಕೊಂಡು ಭಂಡನವನೆಸಗು ಜಿಯ್ಯಾ (ಕಂ. 
೬-34-8೬) ; ಚಂಡಭಂಡನಕೆಂದರಿರಾಜರೊಳೆತ್ತಿ ನಡೆವ ಗಂಡುಗಲಿಯಂ 
ಶುಳ್ಳಿರಿಸಿ ಕೊಂಡುಯ್ವ ಸೈಪುಳ್ಳಂಗೆ ನಿನಗಿಂದು ಪೆಣ್ಣಂ ಪೆಣ್ಣೊಲೆಗೆಂಶಂತು 
ವನಕೆ ಕೊಂಡುಯುದಾಯ್ತೇ ? (ಉನುಕ್ಸ. ೨6-೬೦). ೨. ಕವಚ ; 
ಚಿಲಖತ್ತು. ೩. ತುಂಟತನ ; ದುಷ್ಟತನ. [ಸಂ.] 

ಭಂಡಬಾಳು (ನಾ). ಹೀನವಾದ ಬದುಕು ; ಕೀಳುಮಟ್ಟದ ಜೀವನ; 
ಅವರ ಕೃಪಾಮುಷ್ಟಿಯಲ್ಲಿ ಹಲವು ಜೀವಗಳು ಭಂಡಬಾಳು ಬಳುತ್ತಿರುವ 
ನಿದರ್ಶನಗಳು ಅನೇಕವಿವೆ (ತೇನುಕೂ- 0, ಮುತ್ತು) ; , ಭಂಡಬಾಳು. 
ಬಾಳೂಂತೀಯಾ ? (£3: 11, ೦೦೬೦). 

ಭಂಡ್ಕ 4 ಬಾಳ್ಕು (£ಬಾಟು,)] 

ಭಂಡವಲ "ಬಂಡವಾಳ" ನೋ. 

ಭಂಡವಲು 'ಬಂಡವಾಳ' ನೋ. 

ಭಂಡವಾನೆ ? (ನಾ): ಸರಕು ; ಸಾಮಾನು : ಮಾರಾಟದ ವಸ್ತು (?): 
ನಕರಂಗಳ್‌ ಹತ್ತಿ ಹಂನಿರ್ದ್ವಾನ್ಯ ಸಮಸ್ತೆಭಂಡವಾಫೆ ಮೂಣಿಕವೂಳಗಾಗಿ 
ತಾವು ಮಾಜುಗೊಂಡಂಶಪ್ಪ ಭಂಡಕ್ಕೆ ಹೊಂಗರ ವೀಸಮಂ ಕೊಟ್ಟರು 

[?) 

ಭಂಡವಾಳ "ಬಂಡವಾಳೆ' ನೋ. 

ಭಂಡವಾಳಗಾರ ಬಂಡವಾಳಗಾರ" ನೋ. 

ಭಂಡವಾಳಶಾಹಿ "ಬಂಡವಾಳಶಾಹಿ" ನೋ. 

ಭಂಡವಾಳಿಗ “ಬಂಡವಾಳಿಗ' ನೋ. 

ಭಂಡವಾಳು "ಬಂಡವಾಳ' ನೋ. 


(ಎಇ. v ೧೯೨೬೩ ; 1165). 


ಭಂಡವಾಳುಗಾರ 


ಭಂಡವಾಳುಗಾರ "ಬಂಡವಾಳಗಾರ' ನೋ. 
ಭಂಡವಿಕ್ರಯ (ನಾ). ಸರಕಿನ ಮಾರಾಟ: ಚಾರುದತ್ತಂ . .. ಶಬರ 
ಶಿಬಿರದೊಳ್‌ ಕಾಚಮಯ ಭಂಡವಿಕ್ರಯಮಂ ಮಾಡಿ [CO 
[ಸಂ,7 


ಭಂಡವಿದ್ಯೆ (ನಾ). ವಂಚನೆ ; ಕಪಟ: ತಾನೆ ತನ್ನನೆ ಹೊಗಳಿಕೊಂಬರೆ| $ 


ಮಾನನಿಧಿಯಾದವರು ಸಾಕೀ ದಾನವರ ಗರುವಾಯಿ ಭಾರಿಯ ಭಂಡವಿದ್ಯೆ 


ಗಳು (ಕುತ್ಮಾರ್ರೋ. ೬-೬). [೫ಂ. ಭಂಡವಿದ್ಯಾ? 
ಭಂಡಸಾಲೆ (ನಾ). ವಸ್ತುಗಳನ್ನು ಸಂಗ್ರಹಿಸಿಡುವ ಸ್ಥಳ: ಉಗ್ರಾಣ; 


ಕೋರಿ : ಹುಲಿವರದ ಭಂಡಸಾಲೆಯ ಮಲ್ಲಿಸೆಟ್ಟಿ (872೩. ೫x, 00೦-೩: 
1189): ಭಂಡಸಾಲೆಯಲು ನಾಗಂಡುಗದಲು ಭತ್ತಮೂಡೆಯೆಪ್ಪತ್ತು ಆಳಗೆ 
೫ x x ಔಸಿ ಕೊಂಡಲ್ಲಿ (3793: 12-11, 90೭-056; 1367) ; ಇಂಗ್ಲಿಷರು 
* » ೬ ಭಂಡಸಾಲೆಗಳ ಸುತ್ತು ಕೋಟೆಗಳನ್ನು ಕಟ್ಟಿಸಿದರು (ಐಾಂಪ್ರ. ಬಟ. 


0೬೫೨). [ ಸಂ. ಭಂಡಶಾಲಾ] 
ಭಂಡಾಟ (ನಾ). ೧. ನಚಿಕೆಯಿಲ್ಲದಿರುವಿಕೆ ; ಲಜ್ಜೆಗೇಡು ; 


ಭಂಡಾಟದಿ ಮೈಗೊಟ್ಟ ಗೋಪಿಯರು ಪಾವನ ನಿನ್ನಿಂದೈ (ಕ್ರರಂರ. 
9-048-0) ; ದೊಡ್ಡವನಾಡಿದ್ದೇ ಆಟ ಬಡವನಾಡಿದ್ದೇ ಭಂಡಾಟ 
(ಣರ). ಪಿ. ಬೂಚಾಟಿಕೆ ; ಆಡಂಬರ ಬೂಟಕದ ಮಾತುಗಳ 
ನುಡಿದೇ ನಾಟಕವ ನಟಿಸುವೆ ಕಣಾ ಭಂಡಾಟವಿದು ಗುಣದಲ್ಲಿ (ಕೋಗಡು- 
೨೨-೪0). ೩. ಕಷ್ಟ; ತೊಂದರೆ; ತಾಪತ್ರಯ : ಶಿವಪಥದ 
ತ್ರಿಪುಂಡ್ರವಂ ಬಿಟ್ಟು ಮಣ್ಣಿಟ್ಟು ಕೆಟ್ಟು ಕೊಂಡಾಡುತಿರೆ ಜಗದ ಭಂಡಾಟ 
ವಂ ಮನಂಗೊಂಡ ಬ್ರಹ್ಮಾಂಡಪೌರುಣುದಿಯಂ (ಸಾನಂತು ೩-೦೨೬); 
ವೃಥಾ ಸಂಭ್ರಮಿತರಿರ ಭಂಡಾಟವೇಶಕೆ ರಣಕೆ ಹೆಚಿತೆಗೆಯಿ (ಕಂವ್ಕಾರ್ರೋ: 
6-೬0) ; ಉಂಡು ಕೆಂಡವ ಕಾಸಿ ಉಂಡು ಶತಪದ ನಡೆದು ಉಡದ 
ಮಗ್ಗುಲಲಿ ಮಲಗೆ ವೈದ್ಯನ ಭಂಡಾಟವಿಲ್ಲ (ರ್ನ. 3೦04). 
[ಭಂಡು 4 ಆಟ] 

ಭಂಡಾರ, ಬಂಡಾರ, ಬಂಡಾಅ (ನಾ).೧. ಬೆಲೆಬಾಳುವ ವಸ್ತುಗಳನ್ನು 
ಸಂಗ್ರಹಿಸಿಡುವ ಸ್ಥಳ; ಬೊಕ್ಕಸ; ಖಜಾನೆ: “ಭಂಡಾರವೆಂದಾ 
ಕೋಶಗೃಹಂ”" (೪6೫. ೬೦-೩೦೬) ; ಮೇರು[ದ]ಪೊನ್‌ . . . ಪರುಸವೇದಿಯ 
ಕಣಿ ಭಂಡಾರದೊಳುಂಟೆನೆ ಕುಡುವನಿವಾರಿತದಾನಕ್ಕೆ ಪೋಲ್ವರಾರ್‌ 
ಬದ್ದೆಗನಂ (ಶಂಕಳಾ, ೦-೨೮); ವುಗ್ಗೇವಿಯ ಭಂಡಾರದ ಮುದ್ರೆಯ 
ನೊಡೆದಂ ಸಾರಸ್ವತಮೆನಿಪ ರವಿತೆಯೊಳ್‌ ಆವಿರತ್ನಂ (ಗರಾಯುಿ. 0-೩೮); 


ಶೂರಸೇನನ ಸದದು ನೆಜ್‌ ಭಂಡಾರವ್ನೆವ ಕೊಂಡು . . . ಮಂದೆ 
ನಡೆದನು (ಕುಠ್ಠಾಸ- ೫-೨). ೨. ಖಂಡೋಬಾ, ಎಲ್ಲಮ್ಮ ಮುಂತಾದ 


ಪಿ 


ದೇವತೆಗಳ ಪೂಜೆಮಾಡಿದ ಮೇಲೆ ಪ್ರಸಾದರೂಪವಾಗಿ ಹಂಚುವ 


9 


15 


20 


26. 


ನದ ಸಾಧ್ಯವಾಗಿದೆ (8:3. ೩೨). ಗ್ನಿ ಬಂಡಾಣ : ೧. 'ಬಂಡಾಜಿಕಾಟಿ' 
ಪರಾ. 
ಭಂಡಾರ ಒಡೆ- ಭೀಮನ ಅಮಾವಾಸ್ಯೆಯಂದು ಪೂಜೆಯ ನಂತರ 
ಹೊಸ್ತಿಲ ಪೂಜೆ ಮಾಡಿ. ಹೂರಣದೊಂದಿಗೆ ನಾಣ್ಯವನ್ನಿಟ್ಟು. 
ಕರಿದ ಪೂರಿಯಂತಹ ಭಕ್ಷ್ಯವನ್ನ್ನ ಮೊಳಕೈಯಿಂದ ಒಡೆ,- ಮುರಿ: 
ನನ್ನ ತಮ್ಮ ಈ ಸಾರಿ ಭಂಡಾರ ಒಡೆಯಲು ಊರಿನಿಂದ ಬಂದಿದ್ದಾನೆ (60), 
ಭಂಡಾರದ ಪೆಟ್ಟಿಗೆ - ಅರಿಸಿನ ಪುಡಿ, ಕೋಲು, ಗಂಟೆ ಮುಂತಾದುವು 
ಗಳನ್ನು ಪೆಟ್ಟಿಗೆ (ಸಟ. 2%, 00). ಭಂಡಾರದಾಟ-. ಅರಿಸಿನ 
ವನ್ನು ಎರಚುತ್ತಾ ಸ್ತುತಿಸುವುದಂ ; ಸುರಭಿಯಭಿಷೇದಲಿ ದೇವಿಯ 
ಪರೆಮಸಂತಸಬಡಿಸಿ ಪೂಜಿಸಿ ಹರಿಹರರು ಭಂಡಾರದಾಟದಿ ಸುರರು 
ಕುಣಿಸಿದರೆ (82083. ೪೩ ಸೂತ). 
[ಆ ಪ್ರಾ. ಭಂಡಾರ, ಭಂಡಾಆರ, ಧಂಡಾಗಾರ. / ಸಂ. ಭಾಂಡಾರ] 
ಭಂಡಾರಕ (ನಾ). ಬೊಕ್ಕಸದ ಮುಖ್ಯಾಧಿಕಾರಿ ; ತಪಸೀರಾಯನ 
ಭಂಡಾರಕ ಶ್ರೀಮನ್‌ ಮಹಾನಾಯಕಾಚಾರ್ಯ್ಯ ಬಯಲ ಹುಲಿ 
ಅಸರೆಗೆಜಿಯ ಗಿರಿಯಂಣನಾಯರ ಮಕ್ಕಳು ವಿರುಪಂಣನಾಯಕರು 
ಕೊಟ್ಟ ಧಂರ್ನುಶಾಸನದ ಕ್ರಮವೆಂತೆಂದರೆ (26. vu (2), ನಾಗರು. 


ತುಂಬಿದ 


0%೩-೨: 1529). [ಭಂಡಾರ 4 _ ಕೃ) 
ಭಂಡಾರಗರಣತನ (ನಾ). ಬೊಕ್ಕಸದ ಅಧಿಕಾರ; ಖಜಾನೆಯ 
ಮುಖ್ಯಾಧಿಕಾರಿಯ ಹುದ್ದೆ, - ಪದವಿ; ಜಯಸಿಂಹಭೂಪನನ್‌ 


ತನ್ನಯದೊಂದುಪಧಾವಿಶುದ್ಧಿಯಿಂ ಮೆಚ್ಚಿಸಿ ತದ್ದಯೆಯಿಂ ಪಡೆದೊಂ 
ನೆಗಟ್ಟಿಕ್ಷಯನಿ ಭಂಡಾರಗರಣತನದಾಸ್ಪದಮಂ (ಎಇ. 
[ಭಂಡಾರ -(- ಕರಣ 4 ತನ] 
ಭಂಡಾರಗವಿಟ್ಟಗೆ (ನು). ಒಂದು ಊರಿನ ಹೆಸರು: ಭೀಮರಫೋನದ್ಭುತ್ತರ 
ತಟಸ್ಮ ಭಣತ್ತಿರಗವಿಟ್ಟಿಗೆನಾಮಗ್ರಮಂ (ಎ. ೪, 3೦೪-೬೩; ಸು. 707), 
+ 8? 

ಭಂಡಾರಸದನ (ನಾ). ನಿಧಿಯನ್ನಿಡುವ ಸ್ಥಳ ; ಭಂಡಾರ; ಖಜಾನೆ: 
ಧರಣಿಸತಿಯೆನಿತ ಪ್ರದೇಶದ ಧರಣಿಸುರರಿಂಗಿತ್ತು ಸಂತತವಿರಿಸುವನು 
ಬಅಸಗೈಯಲಾ ಭಂಡಾರಸದನವನು (ಸಂಶ. ೨೫-೩೮) - [ಭಂಡಾರ 1. ಸದನ] 
ಭಂಡಾರಾಲಯ (ನಾ). -ಭಂಡಾರಸದನ : ನಾನಾಪ್ರಕಾರ ರತ್ನವಿತಾನಂಗಳ 
ಬಹಳರಾಶಿಯಿಂ ತುಂಬಿ ಕರಂ ಭೂನುತಭಂಡಾರಾಲಯವತಾ ನಂಪ 
ನಿವಾಸದಲ್ಲಿ ರಂಜಸುತಿರ್ಕುಂ (ಣಂಕ್ಯ. 9-0,1):ಭಂಡುರಾಲಯದೊಳುಳ್ಳ 
ತೌಕ್ತಿಕಜಾಳಿಗೆಯ ಪೆಟ್ಟಿಗೆಯೊಳಾಯಿಸು ವರಸುರತ್ನಗಳ [NS 

ಒಂಟಿ, [ಭಂಡಾರ - ಆಲಯ] 
ಭಂದಾರಿ, ಬಂಡಾರಿ(ನಾ).೧. ಖಜಾನೆಯ ಮುಖ್ಯಾಧಿಕಾರಿ; ಏಜಾಂಚಿ; 


XI; 300-00; 


1077)- 


ಅರಿಸಿನ್ಸ ಕುಂಕುಮ ಮಂತಾದುವು: ಭಂಡಾರಂ--ಹೊನ್ನ ಸಂಚವುಂ, [35 ಕೋಶಾಧಿಕಾರಿ : ಕೂಡಲಸಂಗನ ಮಹಾಮನೆಯೊಳು ಧರ್ಮಸಂತಾನ 
ಆರಿಸಿನದ ಪುಡಿಯುಂ” (ಕಾಕಕ್ಕ ೨೭೦); ಧೂಳಿಯ ಭಂಡಾರ ಹಣೆಯೊಳ ಭಂಡಾರಿ ಬಸವಣ್ಣನು (ಕತ ೩೫೬); ಶಿವಪಾದಪಂಕಜಭಕ್ತಿಯುಕ್ತನು 
ಗಿತ್ತೋ (ಇರಲ. 46-06) ; ಅವರ ಹಣೆಗೆ ಭಂಡಾರ, ಅಂದರೆ ಕುಂಕುಮ ಮೇದಿನೀಶ್ವರ ಬಿಜ್ಜಳನ ಭಂಡಾರಿ ಬಲದೇವ (ಅಸತ್ಯ. ೩.6) ಎಲ್ಲರಿಗು 
ಹಚ್ಚಿ » ತೀರ್ಥವನ್ನು ಮುಖಕ್ಕೆ ಮೂರುಸಲ ಎರಚುತ್ತಿದ್ದ (ನನ್ನೂರು. ೩೨). ಸುರುತ ಬರುವ ಭುಡಾರಿಯ ಸೊಲ್ಲ ಕೇಳಿದ ಬಸವಣ್ಣ (ಒ೩೫ಾ೦- 0೬-೦೩೩). 
ಬಂಡಾರ: ೧. "ಬಂಡಾರಮೆನೆ ಕೋಶಮಕ್ಕ್ಯ” (66. ೬೫); ಅವನಾನ ೨. (ಕೊಚ್ಚಿಯ ರಾಜರ ಮತ್ತು ದೇವಸ್ಥಾನಗಳ) ಕೆಳದರ್ಜೆಯ 
ಕುದುರೆ ಪೆಣ್ಣಿರ್‌ ಬಣ್ಣಾರಮವಮ ಕೊಣ್ಣ (ಮೈಂ, 0 ೦-೩ 1056): | 40 ಸೇವಕವರ್ಗ : ಬಸ್ತಿಯಲ್ಲಿ ಊಳಿಗ ನಡಿಸುವ ಭುಡಾರಿಗಳ ಜನ ೨ ಕೆ 
ಅರಸನುಂ ಸಕಲಪರಿಜನಂ ಬೆರಸು ಪೂಜಿಸಿ ಬಂದಾರದ ಹೊನ್ನೆ ಇ ಅಕ್ಕೆ ಮು ೨೦ (೪2. ii, 0೭.೩೦; 1666), ಬಂಡಾರಿ: 
ಮುಂದೆ ರಾಸಿಮಾಡುವುದುಂ (ರರ್ಮಾಮ್ಮ. ೩-೨೦೫) ; ಬಂಡಾರ ತುಂ: ಸಾಕ್ಷಿಗಳು ಆತಿಕಾರಿ ಕಾಂತಸೆಟ್ಟಿ -« ಬಂಡಾರಿ 
ಬಂಡಿಯಲೆ ಹೇಜುವರೆ ಮಂಡಲವನಾಳಿ ಮೆಜಕಯುವ! ಒಕ್ಕೆ: 380). 

ಕೊಂಡಾಡಬೇರು (ಸರಣಣ್ಯ. ೬೪). ೨. (ಸಮ್ಮ. ಸಹ. ಈ) ಜಾ. ರಿ./ ಸಂ. ಭಾಂಡಾಗಾರಿನ್‌] 
ಮೊಟ್ಟೆಯ ಒಳಗಿರುವ ಹಳದಿಬಣ್ಣದ ಲೋಳೆ; ಅಂಡಗಳ ಬೆಳವಣಿಗೆ | 44 ಡಾರಿ ೧: ಕಾಮವೃಷ್ಟಿಯೆಂಬ 


ಪಕ್ಕದ ಪೋಷಣೆ ಜೀವಕಣಗಳು ಬಂಡಾರವನ್ನು (1) 


ಸ್ರವಿಸುವುದ 


ೃಸಿರಮ್ಣೇಚ್ಛರಾಜರುಮಾತ್ಮೀಯಸಾ: ಮ್ರಾಜ್ಯ 


ಭಂಡಾರಿಸು 


ಪರಿಚ್ಛೇದಮಾಗೆ (604. ೧೫-೩ 5); ಭಂಡಾರಿಗರ್‌ ವಿವಿಧಪಟಳೆಕಂಗಳೊಳ್‌ 
ತಂದು ಮುಂದಿಬಿಸಿಪಿದ ಸುಗಂಧಾನುಲೇಪನಕುಸುಮವಸನಭೂಷಣಂಗಳಿನರ 
ಸಿಯುಂ ತಾನುಂ ಶೃಂಗಾರಂಗೆಯನ್ಹ (ತಂತ್ರ: ೭-೦೪೯ ಈ); ಬಾಗಿಲಿಗಂ, 
ದ್ವುರಿಗಂ, ಭಂಡಾರಿಗಂ (ಕಠ್ಮಾತು. 906 ಶ್ರಯೋ). ಬಂಡಾರಿಗ : ಬಂಡಾರಿ 
ಗರ್ಪೊನ್ನಂ ಪರೀಕ್ಷಿಸುವಂತೆ (ರರ್ಶಾಮ್ಮ- ೭-೭೩)- [ಭಂಡಾರ 4 ವಾಗ] 

ಭಂಡಾರಿಸು, ಬಂಡಾರಿಸು (ಕ್ರಿ). ೧. ಆಯುಧವನ್ನು ಒರೆ. ಕೋಶ 
ಮುಂತಾದುವುಗಳ ಒಳಗಿಡು.-ಮುಚ್ಚಿಡು.-ಸೇರಿಸು: ಕಡುಮುನ 
ಕೂರಲಗ ಭಂಡಾರಿಸಿ ಸಮಂತೆಂದಿನಂತೆ ಪುದಕ್ಷಿಣವನು ನೆನೆದು ಬರುತಿರ್ಪ 
ಸಿದ್ಧನ ಪದಾಬ್ಮದ ಮೇಲೆ . , . ಕೃಷ್ಣಶುನಕಂ ಬಿರ್ದುದು (ಸಿದ್ದರಾ- ೭-೪೩); 
ಧುರಮಿಲ್ಲಿದನು ಮಾರು ತಿ ಭಂಡಾರಿಸು ಭರದಿನೆನುತ ಜಯಜಾಯೆ ಅರಗಿನ 
ಮುದ್ರೆಯಿಟ್ಟಂತಾ ಗದೆಯೊಳು ಪೊರೆದ ರಕ್ತಾಂಬುವೊಪ್ಪಿದುದು. (ಸಂ. 
80-038). ೨. ಆಯುಧವು ಒರೆ. ಕೋಶ ಮುಂತಾದುಪೆಗಳೆ ಒಳ 
ಗಿರು,-ಉಪಯೋಗವಿಲ್ಲದಾಗು : ಮಿಸುಕಲಾಜಕಿವು ಚಕ್ರ ಭಂ[ತಾಳಾಂ. 
ಬಂ]ಡಾರಿಸಿತು ಮುನ್ನಿನ ಜವ್ವನದ ಬಲ ಮಸುಳಿತು (ಕುಕ್ಕಾಣ. ೦-೩): 
ಎನ್ನುದಯವಿಡಿದಿಲಿತನಕ ಸಮಬಲರ ಕಾಣದೆ ಕಲಹ ನೆಜಕಿ ಭಂಡಾರಿ 
ಸಿರ್ಮದು (ತೊರರಾ. ೬-೬-೩೯). ೩. ಮುದುರು; ಸಂಕೋಚೆಗೊಳಿ: 
ಕಾಯ್ತೊಂದು ದಂತಾವಳಂ ತೋರದೆರೆ ಮುಜಿಯೆ ಮೂಡುವ ವಾರಣಮಂ 
ಪೋಲ್ತುದಡಸಿ ನಿಡುಸಯ್ಯಂ ಭಂಡಾರಿಸಿ ಮೆಡಜ್‌ದ 
ಬಾರಿಯುಮುಂ ಮುಜ್‌ಯೆ ಪ್ರೊಯ್ದು ಫೊಳಿಪಂಡುವಿಭವುಂ (ಕರ್ಥಕೇ- 
8-0೦೩)- ಬಂಡಾರಿಸು : ೧. ತನ್ನೆಡಗೆಯ್ಯನೆಡೆಗೊಂಡ ಬ್ರಹ್ಮನ ಶಿರಃ 
ಕಪಾಲಮನಲ್ಲಿ ಬಂಡಾ[೫ಣಂ: ಡಿ]ರಿಸಿ (ಅಕ್ತಾತ- ೩-೪೪)- 

[ಭಂಡಾರ _. -- ಇಸ್ಮು] 

ಭಂಡಿ 'ಬಂಡ್ಕಿ' ನೋ. 

ಭಂಡ್ಕಿ (ನು). ನಾಚಿಕೆಯಿಲ್ಲದವಳು; ನಃಚಿಕೆಗೇಡಿ: ಗಂಡನಂ ವಂಚಿಸುವ 
ಮಿಂಡಿಯೊಳು . . . ಉಣಲಿಕ್ಕೆ ಹಂಗಿಸುವ ಭಂಡಿಯೊಳು ಸವತಿಯಂ 
ಮಲದುಕ್ಕಳು ಬಳಲಲಂಡಲಿಪಳೊಳು ಕುಟಿಲೆಯೊಳ್ಳುಪಿತೆಯೊಳ್ಳುಟ್ಟಲುಂಟೆ 
ಮಿಗೆ ಕಾರುಣ್ಯವು (ಮಂತ. ತಎತ); ನೀನು ಭಂಡಿ, ಜಗಭುಡಿ! (ಮಳೆಕು. ೩೬೦) 

[ಭಂಡ್ಯ 4 ಇಣ್ಮ./ಪ್ರಾ. ಭಂದೀ ಇ ಕುಲಟಿ] 

ಭಂಡಿಕಾರ `ಬಂಡಿಕಾಲಿ' ನೋ. 

ಭಂಡಿಕಾಣಿ "ಬಂಡಿಕಾಳಿ" ನೋ. 

ಭಂಡಿತೆ (ನಾ). ತುಚ್ಛಳಾದ ಹೆಂಗಸು ; ಮಾನಗೇಡಿ : ಶತದಿಕ್ಕೆಯರು 
ಭಂಡಿತಿ£ತೆ] [ರಾ೫೦- ಬಂಡಿತೆ]ಯರಾಗಳು ಕೊಂಡೆಗಿತ್ತಿಯರು (೧೩ಕ್ಕ. 
೪0-83). [ಸಂ. ಭಂಡಿತಾ] 

ಭಂಡಿದೆಅಕ (ನಾ). ಗಾಡಿಗಳ ಮೇಲೆ ಹಾಕುವ ತೆರಿಗೆ: ಕುಂಬುಜದೆಜ್‌ 
ಅಸಗದೆಟ್‌ ತೊತ್ತುದೇಖೆ ಭಂಡಿದೆಅಕಿ ಇನ್ದಿನಿಸಖ ತೆಜ್ಕಯನು 
ಧಾರಾಪೂರ್ವ್ವಕಂ ಮಾಡಿ ಬಿಟ್ಟರು (ಎಕ. 1% (ಬ), ಶುಡಸೂ. ೨೪-೪೦; 
1162). [ಭಂಡ್ಮಿ (-ಆ ಬಂಡಿ) + ತೆಜ್‌] 

ಭಂಡಿಲ (ನಾ). ೧. ಅದೃಷ್ಟ. ೨. ದೂತ ; ಚಾರ. ೩. ಶಿಲ್ಪಿ. ೪. ಒಂದು 
ಬಗೆಯ ಮರ; ಬಾಗೆ; ಶಿರೀಷ. [೫0.7 

ಭಂಡಿವಟ್ಟೆ (ನಾ). ಗಾಡಿಗಳು ಹೋಗಲು ಅನುಕೂಲವಾಗಿರುವ ದಾರಿ; 
ಗಾಡಿರಸ್ತೆ : ಮಣಿಯೆರೆಯಿಂ ಪಡುವಲಡ್ಮವಿಟ್‌ವನ ಕೆಜ್‌ಯಿಂ ಬಡಗ ಬರೆ 
ನೀರ್ಗುಂದದ  ಭಣ್ಣಿವಟ್ಟಿಯಿಂದಾನೆದೊಜ್‌ವಡಿದಂತೆ ನಾರಣೋರುುರ 
ಕೆಯ ಮೂಡಣ ಕೋಡಿಯೆಂ ಕೂಡಿತ್ತು (3923. 3%-1, €0-40:1015)- 

[ಭಂಡಿ (< ಬಂಡ್ಕಿ) + ಬಚ್ಚ] 

ಭಂಿಸು (ಕ್ರಿ). ೧. ಅವಮಾನಪಡಿಸು ; ಹೀಗಳೆ : ಭಂಡಿಸಿ ಬೈದ 

ಜೈಗುಳನೆ ಲಾಲಿಸಿ (ಜಾರಪು.. ಯೋಲ್ಯ; ಗ್ರಹ ಹೊಡೆದ ಕೋತಿಯಂತೆ 


ತಬಿಿಯಂ 


೬೬೯೦ 


ಭಂಭಾರವ 
ದೆಸೆದೆಸೆಗೆ. ತಿರುಗಿ ಭಂಡಿಸುವನೈಖೂಳೆಮಾನಿಸರೊಳಾಡಿ ಸ್ನೇಹಮಂ. 
ಮಾಳ್ವಿನು (ಕೇರತು,.0-3೩)- ವಿ. ನಾಚಿಕೆಗೊಳ್ಳುವಂತೆ ಮಾಡು: 
ಕಂಡು ಸತ್ರುರ್ಜಿತೆ ತಾಂಬೂಲಪಿಂಡವ ಕೊಂಡು ಸುಗಂಧವಿದೆಂದು 
ಉಂಡೆಯಲೊರೆಸಲುಪೇಂದ್ರನು ಹಾಸ್ಯದಿ ಭಂಡಿಸುತ ನುಡಿದನು ನಕ್ಕು 
3 (ಕಾಮುಕ. ೦-೩೪) - ೩. ಬಯ್ಯುಃ ತೆಗಳು ; ಮಿಂಡಿಮೆಗಳನಗಲಿದ ಚದುರರು 


ತಮ್ಮ ದಂಡಿಪ ಸ್ಮರಚಾಪವೆಂದು ಭಂಡಿಪೆ£ ಪ } ರ್ಗುಡುಗೋಲುಗಳಿಂದ 

ಲಡೆಗಿಕ್ಕಿ ಏಂಡಿಸುವರು ಕಬ್ಬುಗಳನು (ಕೋಶ. 3-೪). 'ಬಂಡಿಸು' ಪರಾ. 
[ಭಂಡ್ಯ 4 - ಇಸು) 

ಭಂಡೀರ (ನಾ). ೧. ಆಲದ ಮರ; ವಟವೃಕ್ಷ. ೨. ಒಂದು ಬಗೆಯ 


10| ಸಸ್ಯ; ಮಂಜಿಷ್ಯೆ : `ಭಂಡೀರಃ-ಮಂಡೂಕಪರ್ಣಿ” (೬4ಥಿ. 000). [ಸಂ.] 
ಭಂಡೀರಿ (ನಾ ಭಂಡೀರ ೨: “ಮಂಜಿಷ್ಕಾ . . . ಭಂಡೀರೀ, 
ಭಾಯೀ, ಬೋಜನದಲ್ಲಿ-ನ ಮಂಜಿಷ್ಮೀ ಪೆಸರುಗಳು, ಇದು ಗ್ರಂಧಿಕ 
ದ್ರವ್ಯವು” (ಸಲ್ಯಾಂತಿ- ೧೬೨) [ಸಂ. ಭಂಡೀರೀ] 
ಭಂಡೀಲ (ನಾ). ೬ ಭಂಡಿಲ ೪; “ಶಿರೀಷ, ಕಪೀತನಃ- ಛಂಡೀಲ'-೩ 
15)  ಬಾಗೇಮರದ ಹೆಸರು" (ಣ್ಣ. ೧೨೬)- [ಸಂ.] 


`(ಭಂಡು (ನಾ). ೧. ಅವಮಾನ : ಸಿಗ್ಗು : ಎಲಿಹೆಣ್ಣಿ . , . ದಂಡಿಗೆಯ 
ತರಿಸಿ ಕೊಂಡೊಮಯ್ಚೆ ನಮ್ಮರಮನೆಗೆ ಭಂಡು ಜನದೊಳು ಬೇಡ ಬೇಗ ನಡೆ 
(ಪತಣ- ೧-೦೬). ೨. ಅವಮಾನಕರವಾದ ಕೆಲಸ; ನಾಚಿಕೆಗೇಡಿನ 
ಕೆಲಸ : ಪೆಂಡಿರ ಪಿಡಿದನನಿದಿರ್ಗೊಂಡು ಕೊಲಲಣ್ಮದಂಡಿಸಿ ಮಜಯೊಳು 
ಕೊಲುವ ಭಂಡು ಬೇಡೆನಗೆ (ಕುರಾಸಾಂ- 43-16)- ೩. ಬೂಟಾಟಿಕೆ; 
'ಭಂಡಾಟ' ಪರಾ. (ಗು). ೪. ಅಶ್ಲೀಲವಾದ : ಭಂಡು-ಕವನಗಳನ್ನು 
ಹಾಡುವ ಹವ್ಮಾಸ ಆವರಿಗಿರುವುದೇನೊ ನಿಜ (ಓಡೆರಾ- 11, 
ಭಂಡಾಗು-ನಾಚಿಕೆಯಿಲ್ಲದಿರು ; ಲಜ್ಡಾಹೀನವಾಗು : ನನ್ನಯ 
ಹದಣನಜಃಯದೆ ತೊಡಚಿ ನೀ ಭಂಡಾದೆ ಲೋಸದಲಿ (ಉರಗ: ೪-೬). 
ಭಂಡುಮಾಡು ಎ ಅವಹೇಳನ ಮಾಡು; ನಾಚಿಕೆಗೊಳ್ಳುವಂತೆ 
ಮಾಡು : ನಿಜಮನವ ಮುಂಕೊಂಡೆಡೆಯನು ತೊಲಗಿಸಿಯೆ ಭಂಡುಮಾಡಿ 
ಭ್ರಮೆಗೊಳಿಸುವೆವು ಜಿಂ. 08-0೬) ; ಭಂಡುಮಾಡಿದೆ ನನ್ನನಿಂತು 
ನಿಮ್ಮಯ ಹಿರಿಯ ಹೆಂಡತಿಯ ದೆಸೆಯಿಂದಂ (ಸಾಳ್ಮಳಾ- ೨೬-೦೦). 
[ ಭಂಡ್ಕ +- ಉಗ] 
ಭಂಡುಗೆಯ್‌ (ಕ್ರಿ). ಅವಮಾನ ಮಾಡು; ಅವಹೇಳನ ಮಾಡು : 
ಎಮ್ಮ ವನಿತೆಯರ , , ೬ ಲಜ್ಜೆಯ ಬಿಡಿಸಿ ಭಂಡುಗೆಯ್ವವನನಿಕ್ಕುವೆವು 
(23ಸೋಶು, ೧೦-೦೮೬). [ಭಣಡು -- ಕೆಯ್‌,] 
ಭಂಡೆ, 'ಬಂಡ್ಕೆ' ನೋ. 
ಭಂಡ್ಕೆ (ನಾ). - ಭಂಡಿ ;: ಭಂಡೆಯರಂ(ದು)ಡಖಂಡರುಧಿರಾದಿಗಳಂ 
ಬೆರಸಿಕ್ಕೆ ಭೋಜ್ಯದೊಳ್‌ ಕೊಂಡಿರದಾಗಳಂತೆ ತಲೆಗೇಜ್‌ದೊಡಂ . . . 
ನೀಲಿಯ ರಸಂಗಳನೊತ್ತುವುದು (8ಮುರ-09-೬೩); ಭಂಡೆ, ಮುಂಡೆ, ತುಂಟಿ 
(ಕಶ್ಮಾನು. ೦೭೭ ಶ್ರಯೋ); ಒರ್ವನ ೬ರೆದಿರ್ವರ್ಗೆ ಕದನವ ಬಜ್‌ದೆ ಗಂಟಿಕ್ಕಿದ 
ಭಂಡೆ (ಕಂ: ೬-೦6೩). [ಭಂಡ್ಯ +೬ - ಎ] 
ಭಂಭಾ (ನಂ). ಒಂದು ಬಗೆಯ ಚರ್ಮವಾದ್ಯ ; ಭೇರಿ ; ನಗಾರಿ: 
ಪಟುಪಟಹ ತುಣವ ಭಂಭಾ ಮರ್ದಳೆ ರ್ಲುಲ್ಲರಿ ಮುಕುಂದ ತಾಳ 
ಕಾಹಳ ಶಂಖ ವಂರವೀಣಾಸ್ವರಂಗಳಿಸೆಯೆ (6ರ. ೮೩-36): [ಸಂ.] 
ಭಂಭಾರವ (ನ). ನಗಾರಿಯ ಸದ್ದು $ ಭೇರಿಯ ಶಬ್ದ : ರಾಮ 
ಲಕ್ಷ್ಮಣರು ಪೊಸ್ಕರಯೋಧೈಯಂ ಪುದಿವಿನಂ ಗಂಭೀರಭಂಭಾರವಂ 
(ಶುಠಾಶಾ, ೧೩-೨೮) ; ಭಟರ ಬಾಹಾರವಂ ದಳದ ಭಂಭಾರವಂ ರಣಕಿಲ 
ಕಿಲಾರವಂ ಕಿವಿಗತಿ ರಠೋರವಂ ತೀವಿತಂದು (ಕೈಬಣ 3೨-೪). 
[3] 


ಜ್ರ 


36 


40 


46 


ಭಂಳಿ 


ಭಂ? (ನಾ). (?): ಬಾಡದ ಮಹಾಜನಂ ಪರಿಯ ಕೆಅಕಿಗೆ ಬಟ್ಟ ಧರ್ಮ 
ಮೆನ್ನೆಂದಡೆ ಗ್ರಾಮದ ಅವುದೊಂದು ಪ್ರಾಯಶ್ಚಿತ್ತ ದಣ್ಣದೋಷ ತವುಕುರಿ 
ತವುದುಯ ಸ ತಿಪ್ಪೆಸುಂಕವಿನಿತುಂ. ಕೆರೆಯ ಭಂಳಿಗೆ ಬಿಟ್ಟಿ ಧರ್ಮ 
(ಎಳ. XY, mca 0೪೨-0೨ ; 1). [?7 

ಭಕಾರ (ನಾ). *ಭ' ಎಂಬ ಅಕ್ಷರ ; ಭಕಾರಕ್ಕೆ ಬಕಾರಂ--ಆರಂಭ--ಆರಂಬ 
(ಕನುರ, ೨೩೫ ಪ್ರಯೋ). [ಸಂ.] 

ಭಕ್ಕರಿ, ಬಕ್ಕರಿ, ಭಾಕರಿ (ನಾ). (ಉಕ) ಜೋಳ. ಸೆಜ್ಜೆ ಮೊದಲಾದುವು 
ಗಳ ಹಿಟ್ಟಿನಿಂದ ಮಾಡುವ ರೊಟ್ಟಿ: ಬೆಕ್ಕು ಭಕ್ಕರಿ ಮಾಡ್ತುದ ಕಂಡೆ. 
(ಸಂರ. 6-086-0); ಆಕ್ಕಿಯ ಭಕ್ಕರಿ ಮಾಡುವುದು ನನಗೆ ಅದೇ ಮೊದಲ 
ಪ್ರಸಂಗ (ಸ್ಮೃತಿತ- ೩0). ಬಕ್ಕರಿ : ಉಣ್ಣುವಾಗ ಬರೀ ಅನ್ನವನ್ನಾಗಲಿ 
ಬರೀ ಬಕ್ಕರಿಯನ್ನಾಗಲಿ ಮೊದಲಿನಂದ ಕಡೆಯ ತನತ ತಿಂದರೆ ನಮಗೆ 
ಸಮಾಧಾನವಾಗುವುದಿಲ್ಲ ($ಂಊ. 829); ಬಕ್ಕರಿಗಳನ್ನು ಸುಡುವ 
ಕೆಲಸ ಸಾವಿತ್ರಿಯದು (660, ೦೬). ಭಾತರಿ ; ಎರಡು ಭಾಕರಿಗಳನ್ನು 
ಸುಡುತ್ತೇನೆ (0೦ನೆ. ೦). [+ ಮರಾ. ಭಾಕರೀ, ಭಾಕರ] 

ಭಕ್ತ, (ಗು). ೧. ಹಂಚಿಕೊಟ್ಟ ; ಭಾಗಮಾಡಿಕೊಟ್ಟ. ೨." ಪಾಲು 


ಮಾಡಿದ ; ವಿಭಾಗಿಸಲ್ಪಟ್ಟ. ೩. ಭಕ್ತಿಯಿಂದ ಕೂಡಿದ ; ಶ್ರದ್ಧೆ ` 


ಯುಳ್ಳ. ೪. ಆಸಕ್ತಿಯುಳ್ಳ ; ಮಗ್ನವಾದ. (ನಾ). ೫. ಪೂಜಿಸು 
ವವನು; ಆರಾಧಕ: ತಂದೆಯೆ ಭಕ್ತಂ [ಬುಧಜನ]ವೃಂದಾರಕನೆನಿಪ 
ನಾವೊನಾತನ ತಮ್ಮಂ ... ನೆಗಬ್ಬಂ (೫ತಿಪು. 03-೬೨) ; ಕಂಡ 
ಭಕ್ತರಿಗೆ ಕೈಮುಗಿವಾತನೇ ಭಕ್ತ (೩3ರ. ೨99); ಕೆಲವು ದಿನಂಗಳಲಿ ಮನ 
ವಲರಿ ಬಸವನದೊಂದು ಗೀತವನೊಲಿದು ಬೆಸಸಲು ಕಲಿತು ಭಕ್ತರು 
ತಮ್ಮೆಡೆಗೆ ಬಂದು (ಕ. ೨೨-೪೬) ; ನಕ್ಕನು ಶಂಭು ಭನ್ತನ ಮನದ ಧೃತಿ 
ಯನು , , . ಪಾರ್ವತಿಗೆ ತೋಜ್‌ಸುತ (ಕುಣ್ಯ. ೬-೨). ೬. ಅಕ್ಕಿ 
ಯಿಂದ ಮಾಡಿದ ಅನ್ನ: “ಅಂಧಃ ಕೂರಂ, ಭಕ್ತಂ. . . ಆಹಾರ; 
ಈ ೯ ಕೂಟ” (ಕಾಡು. ೩೬-೦೬೪) ; “ ಭಿಸ್ಸಾ, ಭತ್ತಂ, ಅಂಧಃ, 
ಅನ್ನಂ, ಓದನಃ, ದೀದಿವಿಃ _ ೬ ಅನ್ನದ ಹೆಸರು, ಬೋನ "(ಸಿರ್ಯಾಂತಿ- 
೨66), ೭, [ವೀಶೈ ] ಮುಕ್ತಿಸಾಧಕವಾದ ಆರುಸ್ಕಲಗಳಲ್ಲಿ ಮೊದಲನೆ 
ಯದಾದ ಭಕ್ತಿಸ್ಮಲವನ್ನು : ಆಚಾರಲಿಂಗಭಕ್ತ 
ನಾದೊಡೆ ಸ್ವಕಾಯರದಲ್ಲಿರಬೇಕು (665. ೩-೦೨); ಭವಿ ಭಕ್ತರೊಳಗೆ ಕೊಡು 
ಕೊಳಿಯುಂಟೆ (8್ರಿತರಾ- ೧೩-೦೦); ಶುದ್ಧಾಂತಕರಣನಾದ ಜೀವನು 
ಶಿವನ ಉಪಾಸನೆ ಮತ್ತು ಧಾರಣೆಗಳಿಗೆ ಅರ್ಹತೆಯನ್ನು ಪಡೆದು ಭಕ್ತ, 
ನೆನಿಸುವನು (ಕನಿ. ೬). [ಸಂ.7 

ಭಕ್ತ (ನಾ). ಅಕ್ಕಿಯನ್ನು ಕೊಡುವ ಒಂದು ಬಗೆಯ ಧಾನ್ಯ: ನೆಲ್ಲು: 
ಎರಡುಗದ್ಯಾಣಂ ಪೊನ್ನು ಇರ್ಶ್ಪತ್ತುಗಣ್ಣುಗಂ ಭಕ್ತಮಂಂ ಇರ್ಕೊದಿ 
ಕೆಣಿಗೋಡು ಪುಟ್ಟಿಗೆಯುಂ ತಸ ಸೀಮಾನ್ತರಂ (ಎ. 1v1: ಗುದ್ಮಿ- 
೭8-೪; 733); ಮೂರ್ಕ್ಯಣ್ನುಗ ಭಕ್ತ ಪೋಲಿಯೆ ಕೊಣ್ಣುಟ್ಟುವೊನ್‌ 
ಈ ಧರ್ಮ್ಮ (ಎಕ. ಸ, ಕೋರೆ: ಸ 753); ಎಡೆಬಾವಿಗೆ ; ಕಿಜುಕು 
ಸಾಲೆ, ಭಕ್ತಕಾಳು, ಅಂಬಿಲದೊಳಗಣ ಅಕ್ಕಿ, ಹೊಸ ಹೆಂಚು ಇವನ್ನರೆದು 
ಪೂಸಲು ಎಡೆಬಾವು ಮಾಣ್ಣುಂ (ಶತಂ. ೬೮). 

[ ಇದು 'ಭತ್ತ' ಎಂಬುದರ ಅಪಲಿಖತ] 

ಭಕ್ತಕವಿ (ನಾ). ತನ್ನ ಕಾವ್ಯದ ಮೂಲಕ ಭಕ್ತಿಯನ್ನು ಬೋಧಿಸು 
ವವ: ಸಂತಕವಿ: ಭಕ್ತಕವಿಗಳಲ್ಲಿ ಮೊಟ್ಟಿಮೊದಲನೆಯವನು 
ಕಬೀರ್‌ (06ರ. ೪೩6). [ಸಂ.] 

ಭಕ್ತಕುಟುಂಬಕ (ನಾ). ತನ್ನ ಭಕ್ತರನ್ನೇ ಸಂಸಾರವಾಗುಳ್ಳವನು : 
ಪರಮಭಕ್ತಕುಟುಂಬಕನು ನೀ ಕರುಣಿಯಲ್ಲದೊಡೀ ಕುಟುಂಬಕೆ ಶರಣ 
ದುರೈ ಕೃಷ್ಣ (ಕುವ. ೦೪-0೨೦). [ಸಂ.] 


೬೬೯೧ 


19 


15 


30. 


35 


48 


ಭಕ್ತಾದಾಯ 


'ಭಕ್ತಕುಟುಂಬಿ (ನಾ). ಎ ಭಕ್ತಕುಟುಂಬಕ ; ನಂಬಿದವರಿಗೆ ತನ್ನ ತೆತ್ತಿಹ 
ನೆಂಬ ಬಿರುದನು ಮೆಟಕ್‌ದು ಭಕ್ತಕುಟುಂಬಿ ಸಾರಥಿಯಾದನೊಲಿದರ್ಜನಗೆ 
ಮುರವೈರಿ (ಉುನ್ಮಾಣ. 0 ಸೂತತೆ); ಭಕ್ತಕುಟುಂಬಿ" ಭಕ್ತಜನವತ್ಸಲ , ,, 
ಪೊರೆ (ಕಂತ. ೩-0೭)- [ಸಂ, ಭತ್ತಕುಟುಂಬಿನ್‌] 

ಭಕ್ತತೆ (ನಾ). ಭಕ್ತಿ ; ಶ್ರದ್ಧೆ : ಭುವನದೊಳೆಲ್ಲಿಯುಂ ಭವಿಗೆ ಭಕ್ತತೆಯಿಲ್ಲ 
ಬಿಡಾ (ಕತಕ €೪)- [ಸಂ. ಭಕ್ತತಾ] 

ಭಕ್ತಪರಾಧೀನ (ನು). ಭಕ್ತರಿಗೆ ಅಧೀನನಾಗಿರುವವನು; ಭಕ್ತರ 
ವಶವರ್ತಿ : ಭಸ್ತಪರಾಧೀನನಂದ ನಾನೆ ಭಕ್ತರ “ಭಕ್ತಿಯಿಂದ ಸಂತುಷ್ಟ 
ನಾಗಿ ಸರ್ವವನ್ನೂ ಮಾಡುವೆನು (8೪೯೬. ೬೬) ; ದೈವವನ್ನು ಭಕ್ತ 
ಪರಾಧೀನ ಎಂದು ಹೊಗಳಿದ ಮೇಲೆ ಕಂಡ ಮೇಲೆ ಅದನ್ನು ಅನುಭವಿಸಿ 
ತೋರಿಸಬೇಡವೆ ಭಕ್ತನಾದವನು (ಕರರ. ೨೪). [Xo.] 

ಭಕ್ತವತ್ಸಲ, ಭಕ್ತವತ್ನಳ (ನಾ). ಭಕ್ತರಲ್ಲಿ ವಾತ್ಸಲ್ಯವುಳ್ಳವನು ; 
ಓಹಿಲನ ಮೆಣಸ ಸೌರಾಪ್ಟ್ರವೆಂಬ ಮಂಡಲದಲ್ಲಿ ಕೂಡಲಸಂಗಮದೇವ 
ಭಕ್ತವತ್ನಲನಾಗಿ (955, ೬೩); ದೈತ್ಯಪ್ರಳಯಪಾವಕ ಭಕ್ತವತ್ಸಲ 
ಭತ್ತಸುರಧೇನಂ. . . ಕೇಶವ ಕರುಣಿಸೆನಗೆ (ಕನ್ಯಾಂ: ೩-೬೯); ಭಕ್ತವತ್ಸಲ. 
ಕೃಪಾಕರ ಮಹಾಭಯನಿವಾರಣ ನೃಸಿಂಹ ತ್ರಾಹಿ [OS 00-4): 
ಭಕ್ತವತ್ಸಳ : ಭಕ್ತವತ್ಸಳಂ (೫೫. ಭಕ್ತಜನವತ್ಸಳಂ) ಮಗನ ಮಾತಂ 
ಮನ್ನಿಸಿ 'ಮಹಿಮನೊಂದು ಗುಪ್ತವೇಷಮಂ ಕೈಕೊಂಡದ್ವರಕ್ಕೆ 
ನಡೆತಪ್ಪಾಗಳ್‌ (ನಂ06- 0೬-೦೩೨). [ಸಂ.] 

ಭಕ್ತವತ್ಸಲತೆ (ನಾ). ಭಕ್ತರ ಮೇಲಿರುವ ಪಿ ್ರೀತಿ,- ವಾತ್ಸಲ್ಯ ; 
ಆತನ ಜನೋಷಮಂ ್ಹನೆನೆಯದಾದಂ ಕೀರ್ತಿಸುತ್ತಿರ್ದನೀಶ್ವ ರಿಯೊಳ್‌ 
ಶಂಭುಗೆ ಭಕ್ತವತ್ಸಲತೆ ಸಲ್ಲುಂ ಮೇಣ" ಪೆಅರ್ಗಕ್ಕುಮೇ (80೦. 9-೬0). 

ಹಂ, ಭಕ್ತವತ್ಸಲತಾ] 

ಭಕ್ತವತ್ಸಲೆ (ನಾ). ಭಕ್ತರಲ್ಲಿ ವಾತ್ಸಲ್ಯವುಳ್ಳವಳು : ಎಲೆ ಮಾತೆ | ನೀಂ 
ಭಕ್ತವತ್ಸಲೆ ಸಾಜಂ | (ಉನೂಕ್ಕ. ೬೨-೦೦). [ಸಂ. ಭಕ್ತವತ್ಸಲಾ] 

ಭಕ್ತವತ್ತಳ 'ಭಕ್ತವತ್ಸಲ' ನೋ. 

ಭಕ್ತವಾತ್ಸಲ್ಯ (ನಾ). ಇ ಭಕ್ತವತ್ಸಲತೆ ; ಒಂದು ವೇಳೆಯಾದರು 
ಮಾತನಾಡು, ನಿನ್ನ ಭಕ್ತವಾತ್ಸಲ್ಯವನ್ನು ತೋರು (64೧. ೬ಬಿ, [ಸಂ.] 

ಭಕ್ತವ್ಯಸನ (ನಾ), ಭಕ್ತರ ಮೇಲೆ ಇಟ್ಟಿರುವ ಅತ್ಯಾಸಕ್ತಿ,-ಮವಂತೆ ; 
ಕುಶಲರನಿಬರು ಜೀಯ ಭಕ್ತವ್ಯಸನಭಾರವು ನಿಮ್ಮಲಿರೆ ಜೀವಿಸುವುದರಿದೇ 
ಪಾಂಡುನಂದನರು (ಕುಣ್ಮಾಂ: ೦೦-೩೦) - [ಜ.7 

ಭಕ್ತವ್ಯಸನಿ (ನಾ). ಭಕ್ತರ ಮೇಲೆ ಬಹಳ ಆಸಕ್ತಿಯುಳ್ಳವನು, - 
ಮಮತೆಯುಳ್ಳವನು : ನಳಿನನಾಭ ಮುಕುಂದ 'ಮಂಗಳನಿಳಯ 
ಭಕ್ತವ್ಯಸನಿ. . . ಕರುಣಿಸಿನಗೆ (ಕುರ್ಮಾ, ೩-೬೪). [ಸಂ. ಭಕ್ತವ್ಯಸನಿನ್‌] 

ಭಕ್ತಸ್ಥಲ (ನಾ). [ವೀಶೈ] ಷಟ್ಸ್ಮಲಗಳಲ್ಲಿ ಮೊದಲನೆಯದು; 
ಮುಕ್ತಿಸಾಧನೆಯ ಹಂತಗಳಲ್ಲಿ ಮೊದಲನೆಯದು : ಗುರುಲಿಂಗದಲ್ಲಿ 
ಕ್ರಿಯಾಶಕ್ತಿಯ ಪ್ರಭುಎದಿಂದ ಆಚಾರಲಿಂಗದುದಯವಾದುದು. ಆದಜಿ 
ಉಪಾಸನೆಗಾಗಿ ಭಕ್ತಸ್ಥಲವುಂಟಾದುದು (ರೂ: ೪೪-೪3); ಪಿಂಡಸ್ಮಲ 
ಪಿಂಡಜ್ಞಾನಸ್ಮಲ . .. ಸಹಜಮಾಟಸ್ಮಲ ಈ ೧೫ ಭಕ್ತಸ್ಥಲಂಗಳು 
(ಕ80ರೇ, ೨೩೦-೦೦೪); ಭರ್ತಸ್ಮಲದಿಂದ ಐಕ್ಕಸ್ಥಲಕ್ಕೆ ದ್ವೈತಭಾವನೆಯಿಂದ 
ಅದ್ವೈತಸಿದ್ಧಿಗೆ ಮುಂದುವರಿಯುವುದೇ ಸಾಧನೆ (ಕೂನ್ಕಳು. ೭ ಹಿನ್ನಂ). 

ಸೂ] 

ಭಕ್ತಾದಾಯ (ನಾ). ಭತ್ತದ ಮೇಲೆ ಹಾಕುವ ತೆರಿಗೆ ; ಸಕಲ 
ಸುವರ್ಣಾದಾಯ ಭಕ್ತಾದಾಯಯೇನುಂಟಾದ ಸಾಮ್ಯವನು ಆಗುಮಾಡಿ 
ಕೊಂಡು ತೆಜುನ ಗುತ್ತಿಗೆಯ ಹೊಂನು ಗ ೩೦ (ಎ8. ಗ (೫). ಸಂತತ 


೩೮೯-೦೦; 1103), [ಭಕ್ತ್ಯ 4 ಆದಾಯ] 


ಭಕ್ತಾನುಕಂಪಿ 


ಭಕ್ತಾನುಕಂಪಿ (ನಾ). ಭಕ್ತರಲ್ಲಿ ಕನಿಕರವುಳ್ಳ: ವನ್ಮು- ದಯೆಯಿರು; 
ವವನು; ಭಕ್ತಾನುಕಂಪಿ[ಕಾಕಾಂ- ಭಕ್ತಾ ಸುಕ]. . ಪರವೆಯರ 
ಮುನಿಸೆ ತಿಳಿಪುತ್ತಿರ್ದಂ (ನಂಂರ. ೦೬ ಸೂತನಿ)- 
[ಸಂ. ಭಕ್ತಾನುಕಂಪಿನ್‌] 
ಭಕ್ತಿ (ನಾ). ೧.”ಭಾಗಮಾಡುವಿಕೆ, ೨, ಪಾಲು; ಹಿಸ್ಸೆ ; 
೩, ದೇವರು, ತಾಯಿ, ತಂದೆ; ಗುರು ಮೊದಲಾದವರಲ್ಲಿ ತೋರುವ 
ನಿಷ್ಠೆ, -ಶ್ರದ್ಧೆ,--ಪೂಜ್ಯಭಾವನೆ ; ಸಿದ್ಧಭಕ್ತಿಪೂರ್ವಕಂ ತ್ರಿಜಗದ್ದುರು 
ವೆನಸಿದಸ್ಮದ್ದುರುವೇ ಗುರುಮೆದು ತತ್ವದಸರಗಿಜಧ್ಯಾನಪರಾಯಣನಾಗಿ 
(60ಿಫು. ೦೬-೭೨ ನ); ದೇವರೊಳಂ ಗುರುಗಳೊಳಮಾಗಮದೊಳಂ 
ನಂಬುಗೆಯುಂ ನಲ್ಮೆಯಂಂ ಭಕ್ತಿಯುದುನೂನಮಾಗೆ ಘೋರವೀರತಪೋ 
ನಿಯಮನಿಷ್ಠಿತನಾಗಿ (ಸುಕುಶಾ. 8-9೬ 2); ಭಕ್ತಿಯೆಂಬುದ ಮಾಡಬಾರದು 
ಕರಗಸದಂತೆ ,ಹೋಗುತ್ತ ಕೊಟ್‌ಯುವುದು ಬರುತ್ತ ಕೊಯ್ದುದಕ 
(846: ೨೦೨). ೪, ಸೇವೆ: ಉಪಚಾರ : “ವರಿಮ್ವಾ. KM 
೬ ಉಪಚಾರಃ - ಈ ೧೧ ಬೆಸಕೆಯ್ದ್ಹು ದರ್ಕೆ ಪೆಸರ್‌” (ಸಾಡುಾ- 
3೮-೪). ೫, [ತತ್ತ್ವಶಾ] ವ್ಯಂಗ್ಯಾರ್ಥವಿಲ್ಲದಿದ್ದರೂ ಹೇಳ 
ಬೇಕಾದುದನ್ನು ಬೇರೆ ರೀತಿಯಿಂದ ಹೇಳುವುದು; ಔಪಚಾರಿಕ 
ಪ್ರಯೋಗ; ಗೌಣ ಮತ್ತು ಲಾಕ್ಷಣಿಕ ಪ್ರಯೋಗ; ಆಲಂಕಾರಿಕ 
ಪ್ರಯೋಗ ; £ 'ಊಟ ಮಾಡಿಲ್ಲವೆಂಬುದನ್ನು ನಿನ್ನ ವಂಖವೇ 


ಹೇಳುತ್ತದೆ' ಎಂಬ ವಾಕ್ಯದಲ್ಲಿ 'ತಿಳಿಸುತ್ತದೆ'. ಎಂಬ 
ಅರ್ಥದಲ್ಲಿ "ಹೇಳುತ್ತದೆ" ಎಂಬ ' ಪದವಿದೆ. "ನನ್ನ ಮನ 
ಸನ್ನು ಸೂರೆಗೊಂಡಿರುವೆ' ಎಂಬಲ್ಲಿ "ವಶಪಡಿಸಿಕೊಂಡಿರುವೆ` 
ಎಂಬ ಅರ್ಥದಲ್ಲಿ "ಸೂರೆಗೊಂಡಿರುವೆ' ಎಂಬ ಪದವು ಪ್ರಯೋ 
ಗಿಸಲಟ್ಟಿದೆ, ಇದಕ್ಕೆ ಭಕ್ತಿಯೆಂದು ಹೆಸರು: “ಭಕ್ತಿಯೇ 


ಧ್ವನಿಯೆಂದು ಹೇಳಲಾದ ಪೂರ್ವಪಕ್ಷಕ್ಕೆ ಕೆಳಗಿನ ಕಾರಿಕೆಯಲ್ಲಿ ಸಮಾಧಾನ 
ಹೇಳುತ್ತಾನೆ (ಕೃಷ್ಕರೋ, 90) ; ಪದಪದಾರ್ಥಗಳ ಸಂಬಂಧ ಶಕ್ತಿ, 
ಭಕ್ತಿಯೆಂದು ಎರಡು ಪ್ರಕಾರ. ಶಕ್ತಿ: ಸಾಕ್ಷಾತ್ಸಂಬಂಧ, ಭಕ್ತಿ 
ಪರಂಪರಾಸಂಬಂಧ, ಭಕ್ತಿಯೆಂದರೆ ಭಾಸವೆಂಬ ಏಕದೇಶದಲ್ಲಿರುವು 
ದೆಂದರ್ಥ (ಹರಾ. ೨9). ೬. [ಜೈನ] ಸಮ್ಮಕ್ತ್ವದ ಎಂಟು 
ಗುಣಗಳಲ್ಲಿ ಒಂದು. [ಇಂ.] 

ಭಕ್ತಿಕ (ಗು). ಭಕ್ತಿಗೆ ಸಂಬಂಧಿಸಿದ : ಆಗ ಸಂಗಮದೇವರಲ್ಲಿಗೆ 


ಹೋಗಿ ಬಸವನನಸಮಭ[೫8- ಭಾ]ಕ್ತಿಕಯೋಗನಂ ಕಾಣುತ ನಮಿಸಿ 


ಬಿನ್ನೈಸಿದರು ಮುಂದೆ (೧. )- [ಹಂ.] 

ಭಕ್ತಿಕಂಪಿತ (ನಾ). ಭಕ್ತರ ಭಕ್ತಿಗೆ ಮಾರುಹೋಗುವವನು,-ಪರ 
ವಶನಾಗುವವನು ; ಭಕ್ತಿಕಂಪಿತ ನಮ್ಮ ಕೂಡಲಸಂಗಮದೇವ 
(ಸಸರ. 3೦೪): [ಸಂ.) 


ಭಕ್ತಿಕಾಂಡ (ನಾ), ಭಕ್ತಿಯನ್ನು ಮೈಗೂಡಿಸಿಕೊಳ್ಳುವ ಘಟ್ಟ. --- 
ಸ್ಥಿತಿ : ಕರ್ಮಕಾಂಡ ಭಕ್ತಿಕಾಂಡ ಜ್ಞಾನಕುಂಡ ಇಂತೀ ಶ್ರಿವಿಧದಲ್ಲಿ ವಂಚಕ 
ನಾದರೆ ಈಸು ವಿಧದೊಳಗೆ ಅಂಗವಿಲ್ಲ (03ರ. 606) ; ಕರ್ತೃತ್ವ ಸಾಕ್ಷಿ 
ತ್ವಾಭಿಮಾಸಗಳನ್ನು ಬಿಟ್ಟಿರುವುದೇ ಛಕ್ತಿಕಾಂಡವು (8೧84: ೦3೯ 980). 
[ಸಂ.) 
ಭಕ್ತಿಕಾಂಡದಲ್ಲಿ ಸಿದ್ಧಿಯನ್ನು ಪಡೆದವನು ; ಭಕ್ತಿ 
ಯನ್ನು ಸಾಧಿಸಿದವನು : ಉತ್ಪತ್ತಿ ಸ್ಥಿತಿ ಭೋಗ ಭಕ್ತಿಕಾಯ 
ವುಳ್ಳನ್ನಕ್ಕ ಭಕ್ತಿಕಾಂಡಿಯಲ್ಲ (ಬಸನ. 660) ; ಸಕಲಕ್ರಿಯೆಗಳನೀಶ್ವರಾ 
[ಣಂಗೈವಾತನೇ ಭಕ್ತಿಕಾಂಡಿಯೆನಿಸುವನು (ರಿತೇಕ. ೦1). 
[ಸಂ. ಭೆಕ್ತಿಕಾಂಡಿನ್‌] 


ಭಕ್ತಿಕಾಂಡಿ (ನಾ). 


೬೬೯೨ 


20 


25 


35 


40 


ಭಕ್ತಿಗೀತ (ನಾ). ಭಕ್ತಿಭಾವವೇ ಪ್ರಧಾನವಾದ ಹಾಡು ; ಭಗವಂತನ 


ಭಕ್ತಿಯೋಗ 


ಮಹಿಮೆ ಮೊದಲಾದುವನ್ನು 
ನಾಮ; 


ಕೊಂಡಾಡುವ ಹಾಡು ; ದೇವರ 
ಎಂದಿನಂತೆ ಇಂದಾದರೂ ಆಕೆ ಕಟ್ಟಳೆ ಪ್ರಕಾರ ತನ್ನ ಭಕ್ತಿ 
ಗೀತವನ್ನು ಹಾಡಿದ್ದಳು (ಹಳ್ಳಕಾ. 69) ; "ಗೀತಾಂಜಲಿಯು ಭಕ್ತಿಗೀತಗಳ 
ಸಂಗ್ರಹ (ರರ್ಮಸಾ- ೩೪)- [ಸಂ.] 
ಭಕ್ತಿತ್ರಯ (ನು). [ವೀಶೈ] ಗುರು, ಲಿಂಗ ಮತ್ತು ಜಂಗಮರಿಗೆ 
ಸಲ್ಲಿಸಲಾಗುವ ಭಕ್ತಿ:  ಲೋಮೋಹನಶೀಲ ಭೆಕ್ತಿತ್ರಯವಿಲೋಲ 
ವಿಧೂತಭವಜಾಲ (4. ೨೦-೨). [೫0.7 
ಭಕ್ತಿದಾಸೋಹ (ನಂ). ಭಕ್ತಿಯಿಂದ ಮಾಡುವ ಸೇವೆ: 
ನಾಯಿತ್ತೆ ಭಕ್ತಿದಾಸೋಹಯುಕ್ತನಾಯಿತ್ತೆ ಯುಕ್ತಿದಾಸೋಹ . 
ದಾಸೋಹದ ಅನುವ ಕೂಡಲಸಂಗಯ್ಯ ತಾನೇ ಬಲ್ಲ (08ರ. ೯೩3). 
[ಭಕ್ತಿ 4 ದಾಸೋಹ) 
ಭಕ್ತಿಪಂಥ (ನಾ). ಭಗವಂತನ ಅನುಗ್ರಹಕ್ಕೆ ಭಕ್ತಿಯೇ ಮುಖ್ಯ 
ಸಾಧನವೆಂದು ನಂಬಿರುವ ಸಂಪ್ರದಾಯ ; ರಾಮದಾಸ, ತುಕಾ 
ರಾವಂ ಮೊದಲಾದ ಸಂತರಿಂದ ಪ್ರವರ್ತಿತವಾದ ಸಂಪ್ರದಾಯ: 
. ಭಕ್ತಿಪಂಥ ಬಹಳ ಹಳೆಯದು. ಭಗವದ್ಗೀತೆಯಲ್ಲಿ ಅದರ ಸ್ವರೂಪವನ್ನು 
ಚೆನ್ನಾಗಿ ವಿವರಿಸಿದೆ. (68. ೩೨); ಸುಸಂಸ್ಕೃ ಆತರ ಆತ್ಮಶಕ್ತಿಯನ್ನು 
ಮರೆತು ಪೂರ್ಣವಾಗಿ ದೈವವನ್ನೇ ನಂಬಬೇಕಾಯಿತು. ಈ ಸನ್ನಿವೇಶವೇ 
ಭಕ್ತಿಪಂಥಕ್ಕೆ ಪ್ರೇರಕವಾಯಿತು (ಜಣ್ಣರ- 000 ೫88). [ಸಂ. ಭಕ್ತಿ' ಪಂಥಾ] 
ಭಕ್ತಿಪಥ (ನು). ಪರಲೋಕಸಾಧನೆಗಾಗಿ ಹೇಳಿರುವ ಕರ್ಮಮಾರ್ಗ, 
ಭಕ್ತಿವರಾರ್ಗ, ಜ್ಞಾನಮಾರ್ಗಗಳಿಂಬ ಮೂರುಪ್ರಕಾರಗಳಲ್ಲಿ ಒಂದು; 
ಭಗವಂತನ ಭಕ್ತಿಯಿಂದ ಆತ್ಮಕಲ್ಯಾಣವನ್ನು ಸಾಧಿಸಿಕೊಳ್ಳುವ 
ರೀತಿ: ಅಂಗದ ಮೇಲಣ ಲಿಂಗವ ಹಂಗ ಬಂದ "ಸುಖವನಾರಿಗರ್ಷಿಸುವೆ 
ಹಿಂಗಲಾಗದು ಭಕ್ತಿಪಥಕ್ಕೆ ಸಲ್ಲದಾಗಿ (೨೫ರ. ೭೩4): [ಸಂ.] 
ಭಕ್ತಿಪೂರ್ವಕ (ನಾ). ಭಕ್ತಿಯಿಂದ ಕೂಡಿಕೊಂಡಿರುವುದು; ಭಕ್ತಿ 
ಯುಕ್ತವಾದುದು : ತತ್ಸುರಾಧೀಶಂ ದೃಢ(ಧೃತ)ಸೇನಂ ನಿಲಿಸಿ 
(ನಿಲಿಸಿ) ಭಕ್ತಿಪೂರ್ವಕದಿಂದಮಾಹಾರಂಗುಡೆ (ಔ936. ೯-20 6) ; ಅವರಿಗೆ 
ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತೇನೆ (ಸಂಕರ: ೪, 606)... [ಸಂ] 
ಭಕ್ತಿಭಂಡಾರ (ನು). ಆತ್ಯ ೈಧಿಕವಾದ ಭಕ್ತಿ ; ನಿರತಿಶಯವಾದ ಭಕ್ತಿ : 
ಸಂಗನ ಶರಣರ ಭಕ್ತಿ: ಭಂಡಾರವು ಎನಗೆಂತು ಸಾಧ್ಯವವ್ಪುದು ಹೇಳೆನ್ನ 
ತಂದೆ (೧ಸನ. ೩೦೦). [ ಭಕ್ತಿ 4- ಭಂಡಾರ ] 
ಭಕ್ತಿಭಾವ (ನಾ). ಭಕ್ತಿಯಿಂದ ಕೂಡಿದ ಮನೋವೃತ್ತಿ; ಭಕ್ತಿ 
ಯಿಂದ ಪರಿಪೂರ್ಣವಾದ ಮನಸ್ಸು ; ವಸುಟಕ್ತಿಆಗಿ ವಿನಿರ್ಮಲ 
ಭಕ್ತಿಭಾವದಿಂ ಸಾಂಜಲಿನಿಟಿಲಂ ನಿಗಮವಂದ್ಕನಂ ಕೀರ್ತಿಸಿದಂ (800. 
೪-೦೦೦); ಅವರಿಬ್ಬರೂ ಪರಮಾತ್ಮನ ಬಗೆಗೆ ಉತ್ಕಟವಾದ ಭಕ್ತಿಭಾವ 
ವನ್ನು ತಳೆದಿದ್ದರು (ಕಕ. ೭). [ಸಂ.] 
ಭಕ್ತಿಮಾರ್ಗ (ನಾ). ಇ ಭಕ್ತಿಪಥ: ಭಕ್ತಿಮಾರ್ಗವಿದೆಮ್ಮ , ಸೊಮ್ಮು 
ದ್ಯುಕ್ತವಂ ತಾನಿನ್ನು ಮೌನತ್ಯಕ್ತನಾಗಿದು ಒತನೆಮಗೆ (೧೩. ೪೬-೫); 
ಪೂಜ್ಮರಂ ಶಿರಸ್ಕಂಸದೆ ಭಕ್ತಿಮಾರ್ಗದೊಳೆ ಸಂಚರಿಸುತ್ತ (ಅನುಕ. 8); ಎಲ್ಲ 
ಸಂಸ್ಕೃತಿಗಳೂ ಇಂಥ ಆಧ್ಯಾತ್ಮಜ್ಞಾನದೆಡೆಗೇ ನಮ್ಮನ್ನು ಕರೆದುಕೊಂಡು 
ಹೋಗುತ್ತವೆ. ಅವುಗಳಲ್ಲಿ ಮುಖ್ಯವಾದವು ಮೂರು: ಜ್ಞಾನ 
ಮಾರ್ಗ: ಭಕ್ತಿಮಾರ್ಗ, ಕರ್ಮಮಾರ್ಗ (ಛರ್ನುಣಾ: 30). [ಸಂ.] 
ಭಕ್ತಿಯುಗ (ನಾ). : ಭಕ್ತಿಯೇ ಹೆಚ್ಚು ಪ್ರಚಾರದಕ್ಲಿದ್ದ ಯುಗ: 
ವಿದೇಶೀಯರ ಆಕ್ರಮಣದಿಂದ ಭಾರತೆಜನ ನತೆಗೆ ಇಂಥ ಪರಿಸ್ಥಿ ತಿಯುಂಟಾ 
ದಾಗಲೇ “ ಭಕ್ತಿಯುಗ ” ಆರಂಭವಾಯಿತು (ಕಾಕರ. ೪46). [ಸಂ.] 
ಭಕ್ತಿಯೋಗ (ನಾ). ಭಗವಂತನಲ್ಲಿ ಎಡೆಬಿಡದೆ ಭಕ್ತಿಯನ್ನು ಹೊಂದಿರು 
ಪುದು; ವ್ಯಾಫ್ರವನನನು: ನಂದನಗೆ ಕರಾಗ್ರವೆತ್ತಿಯೆ ಹೇಳ್ದೆ ವೇದಾಗ್ರ 


ಸ 


ಭಕ್ತಿಯೋಗಿ 


ದೊಳಗಿಹ ಭಕ್ತಿಯೋಗವನೊಲಿದು ಷಣ್ಮುಖಗೆ ಬ ಇ... 
ನವವಿಧವಾದ ಭಕ್ತಿಯೋಗಮಾರ್ಗವ ಬೋಧಿಸಿದನಾ ಗಗನಸದ್ದುರು 
(1033. & ಸೂತ) ; ಗೀತೆಯಲ್ಲಿಯ ಮೊದಲಿನ ಆರು ಅಧ್ಯಾಯಗಳನ್ನು 
ಕರ್ಮಯೋಗ; ನಡುವಣ ಆರು ಅಧ್ಯಾಯಗಳನ್ನು ಭಕ್ತಿಯೋಗ... 
ಹೀಗೆ ವಿಂಗಡಿಸಬಹುದು (ರರಾ- ೦೦೫). [o.] 

ಭಕ್ತಿಯೋಗಿ (ನಾ)- ಭಕ್ತಿಯೋಗದಲ್ಲಿ ನಿರತನಾದವನು ; ಭಕ್ತಿಯೋಗ 
ಸಾಧಕ : ಸತ್ಯಲೋಕಾಧಿಪನವಿಡಿದು ಶತಸ್ಥದೇವಗಣಾಂತ ಎಲ್ಲರು ಭಕ್ತಿ 
ಯೋಗಿಗಳಿಂದು ಕರೆಸುವರಾವ ಕಾಲದಲಿ (ತಾರೆ. 3-00). 

[ ಸಂ. ಭಕ್ತಿಯೋಗಿನ್‌ ] 

ಭಕ್ತಿರತಿ (ನಾ). ಭಕ್ತಿಯಲ್ಲಿ ತೋರುವ ಆಸಕ್ತಿ, - ವ್ಯಾಮೋ 
ಭಕ್ತಿರತಿಯ ವಿಕಳತೆಯ ಯುಕ್ತಿಯನೇನ ಬಿಸಗೊಂಬಿರಯ್ಯಾ ಕಾಮಿಗುಂಟಿ 
ಲಜ್ಜೆ ನಾಚಿಕೆ (03ರ. 808); ಮಾಟಕೂಟವೆರಡಜನುಮತದಿಂದವೆ ಭಕ್ತಿರತಿ 
ಯಯ್ಯಾ ಕೂಡಲಚೆನ್ನಸಂ “ಮುದೇವಾ (ತಕ್ಕ. ೦೬-೬). [ಸಂ] 

ಭಕ್ತಿರಸ (ನಾ). ಎ ಭಕ್ತಿಭಾವ : ವಿಷಯ:ಹಿತನ ಮಾಡಿ ಭಕ್ತಿರಸವ ದಣಿಯೆ 
ಮೇಯಿಸಿ ಸುಬುದ್ಧಿಯೆಂಬುದಕವನೆಅಕಿದು. ನೋಡಿ ಸಲಹಯ್ಯಾ (೧- 


30); ಭಕ್ತಿರಸಂ ಮಂಸುಕುವುದನುರಕ್ತಿರಸಿ ಮಸಗಿವರ್ಪುದೇತೆಆದಿರ್ಪೆಂ[" 


(so. ೩-310)- [ಸಂ,] 

ಭಕ್ತಿಸಾರಾಯ (ನಾ). ೧. ಭಕ್ತಿಯ ಸಾರಾಂಶ, -. ತತ್ವ ಎ: ಎನೆಗೆ ನಿನ್ನ 
ರೂಪು ನಿರೂಪುಿದ ಬಳಿಕ ಭಕ್ತಿಸಾರಾಯದ ಪಥವನೊಲ್ಲೆನಯ್ಯ (6ರ. 
೩-೬೪). ೨. ಭಕ್ತಿಯ ರಹಸ್ಯವನ್ನು ತಿಳಿದುಕೊಂಡಿರುವವನು : 
ಭಕ್ತಿತತ್ವ ವನ್ನು ಆಳವಾಗಿ ಅಭ್ಯಾಸಮಾಡಿರುವವನು : ಭಾವ 
ಸಾರಾಯರ ಭಕ್ತಿಸಾರಾಯರ ತೋಜಯ್ಯಾ ನಿಮ್ಮ ಧರ್ಮ (045. ೩04). 

[ಭಕ್ತಿ * ಸಾರಾಯ] 

ಭಕ್ತಿಸ್ಯಲ (ನಾ). ಎ ಭಕ್ತಸ್ಮಲ: ಭಕ್ತನ ಮಠವೆಂದು ಜಂಗಮ ನಡೆದು 
ಬಂದಲ್ಲಿ. , , ತನು ಕರಗಿ ಮನ ಕರಗಿ ನೋಡಿ ಮಾಡುವುದು ಭಕ್ತಿಸ್ಮಲ 
(0೫ರ. ೪೬೪); ಗುರುವಿಂಗೆ ತನು ಲಿಂಗಕ್ಕೆ ಮನ ಜಂಗಮಕ್ಕೆ ಧನವ 
ಕೊಟ್ಟೆನೆಂಬನ್ನಕ್ಕ ಛಕ್ತಿಸ್ಮಲ (ಕರಗೋ. ೨-60). [ಸಂ.] 

ಭಕ್ತಿಹೀನ (ನಾ). ಭಕ್ತಿಯಿಲ್ಲದವನು : ಭಕ್ತಿಹೀನನ ದಾಸೋಹವ 
ಸದೃಕ್ತರು ಸವಿಯರು (016. ೩೦೦) ; ದೇವ ಇಂತಹ ಭಕ್ತಿಹೀನನ 
ಬಸುಜಕೊಳೆನ್ನು ವನು ನೀವು ಹುಟ್ಟಿಸಲಹುದೆ (ಏಸಫ್ರ- ೩0-೬9). [ ಸಂ.) 

ಭಕ್ತಿಹೀನತೆ (ನಾ). ಭಕ್ತಿಯಿಲ್ಲದಿರುವಿಕೆ : ಅಕ್ಕಟಾ ಮೆಚ್ಚುವನೆ 
ಇಂತಹ ಠಕ್ಕರಿಗೆ ಕಲಿನಾಥನಿದನೆಂತಕ್ಕೆ ಕೇಳ್ದಿವೆ. ಭಕ್ತಿಹೀನತೆಯಾದ 
ವಾರ್ತೆಯನು (ಶಸಫು. ೩೬-0೬). [ಸಂ. ಭಕ್ತಿಹೀನತಾ ] 

ಭಕ್ತೆ (ನಾ)- ಭಕ್ತಿಯುಳ್ಳವಳು ; ಭಕ್ತಿಯಿಂದ ಕೂಡಿರುವವಳು : 
ಗಂಡ ಶಿವಲಿಂಗದೇವರ ಭಕ್ತ ಹೆಂಡತಿ ಮಾರಿಮಸಣಿಯ ಭಕ್ತೆ (ಸನ 
009); ಅವಳು ಭಕ್ತೆ (೧ಸಫ್ಯ. ೪ "ಪತಿಭಕ್ತೆ' ಪರಾ. [ ಸಂ. ಭಕ್ತಾ] 

ಭಕ್ಷ (ನಾ). ೧. ತಿಂಡಿ; ಭಕ್ಷ್ಯ: “ತೈಲಾದಿ ತುಪ್ಪದೊಳ್‌ ತಾಳಿಸಿದು 
ವೈದೆ ಭಕ್ಷಮೆನಿಕ್ಕು'” (ಕುಂಗಣ- ೬೪-೩); ಹಜ್‌ದ ಭಕ್ಷವನುಂಡು ಕೇರಿಗೆ 
ಮಣ್ಣನು ಪೊಜುವರೆ ಕಾಡಿ ಕರಿಕಾಲಚೋಳ ಭರದಲ್ಲಿ ಪೊಯ್ಯಲು ಹರಿ 
ದಾಡಿದಂದದಿ ಕರುಣದಿ ಕುಣಿ ನೀ (4೩3. ಅನುಂಂ. ೨೦-೦೦೦); ಪಕ್ಷವಿಲ್ಲ 
ದಿದ್ದರೂ ಭಕ್ಷಕ್ಕೆ ಕಡಿಮೆಯೆ? (ಣರ). ೨. ಆಹಾರ; ಉಣಿಸು: 
ನಿಡಿಯರ್‌ ಬಲ್ಲಾಯದ ಬಲ್ಲಡಿಗರ್‌ ವಂದಿರ್ವರಯ್ವರಾಲದ ಕೆಬಗಿಂ 
ತೊಡರ್ದರ್‌ ನಮ್ಮಯ ಭಕ್ಷದೊಳ್‌ (ಶಂಶರಾ- ೩-೦೨); ಊಳಿಗಾಳಿಯ 
ರೆರಡುಸಾಸಿರದುಳು. ಗೈವರು ಭಕ್ಷಗಳನಾ ಕೂಳ ಬಡಿಸುವಳೋರ್ವಳ್‌ 
(ಏಿಶ್ಶಿಪು. ೭೯-೦೭). [ಸಂ.] 

ಭಕ್ಷಕ (ಗು). ೧. ತಿನ್ನುವ; ಕಬಳಿಸುವ. (ನಾ). ೨. ತಿನ್ನುವವನು ; 


೬೬೯೩ 


20 


ಭಕ್ಷ್ಯಕಾರ 
ಕಬಳಿಸುವವನು ; “ನರಭಕ್ಷಕ ಪರಾ, ೩. ಹೆಚ್ಚು ತಿನ್ನುವ ಸ್ವಭಾವದ 


ವನು ; ಹೊಟ್ಟೆಬಾಕ: “ಭಕ್ಷ, ಫಸ್ಕರಃ, ಅದ್ಮರಃ ಈ 
- ಡಿ ತಿನ್ನಾಳಿಗ (ಶಣಡು: ೩೮-೦೯೩) - [೫ಂ.] 
ಭಕ್ಷಕಾರಿ (ನಾ). ಇ ಭಕ್ಷಕ ೩: “ಅದ್ಮರಂ ಫಸ್ಕರಂ ಭಕ್ಷಕಾರಿ 
ತಿನ್ನಾಳಿಯಕನ್ಕುಂ'' (ನಗರ, ೬೮-೦೦) - 1ಸಂ. ಭಕ್ಷಕಾರಿನ್‌ ] 


ಭಕ್ಷಣ (ನಾ)- ೧. ತಿನ್ನುವುದು. ೨. ಆಹಾರ: *`ವಲೃನಂ , , . 
ಭಕ್ಷಣಂ . . . ಸ್ವದನಂ- ಈ ೧೧ ಊಟಂ'" (೬0ರ, ೫-0೬೦). 
೩. ಲಾಡು ಮೊದಲಾದ ಭಕ್ಷ» ತಿಂಡಿ. [ಸಂ.] 

ಭಕ್ಷಣೆ (ನು). ೧. ಎ ಭಕ್ಷಣ ೨: ಎಲ್ಲಿಗೆಲವೋ ಹೋಗದಿರು ಕಪಿ 
ನಿಲ್ಲು ಬಂದವಳಿಎವಳೆಂಬುದ ಬಲ್ಲದಿಕಿಯಲಿ ನೋಡು ಭಕ್ಷಣೆಗಾದೆ ನೀನೆನಗೆ 
(446ರ. ೩-0-೨); ಹಸಿನಾತ ರಾಕ್ಷಸಿಯ ಭಕ್ಷಣೆಗೆ ಹೊರಗಾಗಿ ತೃಪ್ತ 
ಯಲಿ ಕಳೆದಿರುವೆಯಾ ? (66%, ೪೪೪-೦೦); ದಾಕ್ಷಿಣ್ಯವಂತನು ದಕ್ಷಿಣಕ್ಕೆ 
ಹೋದರೆ ಭಕ್ಷಣೆ ಸಿಕ್ಕೀತೇ? (ಣಂ). ೨. ಆಹಾರವನ್ನು ರುಚಿಕರ 
ವಾಗಿ ಮಾಡುವ ವ್ಯಂಜನ ; ''ಉಪದಂಶಃ, ಅವದಂಶಃ, ಭಕ್ಷಣಂ 
ಈ ೩ ಕುಡಿವುತ್ತೆ ಬುಡಿಸುವುದು'" (ಇಯು. ೫6-0). [ಸಂ, ಭಕ್ಷಣ] 

ಭಕ್ಷಿ 'ಬಕ್ಷಿ'ನೋ. 

ಭಕ್ಷಿತ (ಗು). ೧. ಶಿನ್ನಲ್ಪಟ್ಟ ; ನುಂಗಿದ: ದಕ್ಷಮಖಕ್ಷಯಕ್ಷವ 


ಭಕ್ಷಿತಕ್ಷೀಡೆ . , . ಅಕ್ಷಯ ರಕ್ಷಿನೆಮ್ಮುವನು (08ಫು. ೬೫೪), 


(ನಾ). ೨. ತಿಂದಂದು : “ಭಕ್ಷಿತಂ, ಚರ್ವಿತಂ , . . ಭುಕ್ತಂ_. 
೧೪ ಭುಜಸಲ್ಪಟ್ಟದ್ದು'' (ರಾತಿ: ೩೫೨) - [ಸಂ.] 
- ತಿನ್ನು; ಕಬಳಿಸು; ಸೇವಿಸು; ನೀವು ಮಾಡಿದ 


ಭಕ್ತಿಸು (ಕ್ರಿ) 

ಬಯ: ಭಕ್ಷಿಸಿತ್ತು ಅನಂತ ಹಿರಿಯರನು (04ರ, ಕೂಲಿ; ತಾನೇಂ 
ಮನುಜರನು ಭಕ್ಷಿಸಲು ರಂಕ್ಷಸನೇ (04. ೨೩-೦೬); ರಕ್ತ ಬೀಜಾಸುರನಂ. 
ಭಕ್ಷಿಸುವದಕ್ಕೆ ಬಾಯ್ದೆಅಕಿದಿರ್ದು.  ವರದುರ್ಗಿಯ ಪಲ್ಸಳವಪೊಲ 
ಪಿಂದುಪ್ಪರಗೋಂಟೆದೆನೆಗಳೊಪ್ಪಿದವು”(ತೊ್ಕೂರ. ೦-೬೦). 

[ ಭಕ್ಷಣ 4 -- ಇಸ್ಕು) 

ಭಕ್ಷೀಸ್‌ 'ಬಕ್ಷೀಸು' ನೋ: 

ಭಕ್ಷೀಸು *ಬಕ್ಷೀಸು' ನೋ. 

ಭಕ್ಷ್ಯ (ಗು). ೧. ಶಿನ್ನಬಹುದಾದ ; ತಿನ್ನತಕ್ಕ. (ನಾ: ೨. 
ತಿನ್ನಲು ಯೋಗ್ಯವಾದಂದಂ; ತಿನ್ನತಕ್ಕುದು ; ಗುರುಶಿಷ್ಯ ಪಾತ್ರಾಪಾತ್ರ: 
ಪೇಯಾಪೇಯ ಭಕ್ಷ ಭಕ್ಷ್ಯ ಗಮ್ಯಾಗಮ್ಮ ವಧ್ಯವಧಕಾದಿ ವಿಭಾಗ 
ವಿಜಾರಮನೊಡಂಬಡದೆ (ಊರ. 000)* ಹಿ. ಪಿಂಡಿ; ತಿನಿಸು; p 
“ಭಕ್ಷ್ಯ ೫: (ಅ) ಭಕ್ಷ, ಭೋಜ್ಯ. ಲೇಹ್ಯ. ಚೋಷ್ಯ, ಪಾನೀಯ 
(ವಿದ್ಯಾಕ. ೫೦). (ಆ) ಅತಿರಸ, ಹೋಳಿಗೆ, ಲಡ್ಡು, ಜಿಲೇಬಿ, 
ಅಪೂಪ (ಅಪ್ಪಂ) (ಸಾಂಖ್ಯ. ೪೫)” (ಕ್ರೀತತೃ. ೩೦೦): ಪದಿನೆಂಟುಂ 
ತೆಜದಿ ಭಕ್ಷ್ಮರೂಪಂಗಳುಮಂ ನಾನಾಪ್ರಕಾರದ ಪಾನಂಗಳುಮಂ ಭಟ್ಟಾ ರ್ಗ 
ಬಡ್ಡಿಸಿ (ತಣ್ಮಾಂ3- ೭5-0೭) ; ಭಕ್ಷ್ಮಾದಿಗಳಂ ಬೇಡುವ ಮಕ್ಕಳ ಬಾಳ 
ಕ್ರೀಡೆಗಳಂ ನೋಡುತಿರ್ಪುದೊಂದಿರವಲ್ಲೇ (ಸುಕುತಾ, ೪-೦೦೦); ನಳನಳಿಪ 
ಬಹುವಿಧದ ಭಕ್ಷ್ಯಾವಳಿಯ ಹೆಡೆಗೆಗಳೋರಣಿಸಿ ಮಂಡಳಿಸಿ (1೫: 
೦-೨8). 9. ಲಾಡು. ಹೋಳಿಗೆ ಮುಂತಾದ ಸಿಹಿತಿಂಡಿ ; 
ಸಾಮಾನ್ಯವಾಗಿ ದೇವರ ಸಮಾರಾಧನೆಯಂದು ಭಕ್ಷ್ಯಕ್ಕೆ ಹೋಳಿಗೆಯನ್ನು 
ಮಾಡಿಸುತ್ತಾರೆ (69). ಸಂ] 

ಭಕ್ಷ್ಯಕಾರ (ನಾ). ಸಿಹಿತಿಂಡಿಯನ್ನು ಮಾಡುವವನು ; ಭಕ್ಷ್ಯವನ್ನು 
ಮಾಡುವವನು : “ಅಪೊಪಿಕಃ: ಕಾಂದವಿಕ॥» ಭಕ್ಷ್ಮಕಾರಃ--೩ ಆಜ್ಞಾಯ 
ಮುಂತಾದ ಭಕ್ಷ್ಯಗಳನ್ನು ಮಾಡುವವನಿಗೂ ಪೆಸರುಗಳು”(ಸಿರ್ಯಾಂತಿ- 36೨), 

[ಸಂ. ] 


ಭಗ 


ಭಗ (ನಾ). ೧. ಸೂರ್ಯ ; “ಆದಿತ್ಯಃ . . - ಭಗಃ , . . ತ್ರಯಾತನುಃ 
ಈ ೪೭ ಆದಿತ್ಯನ ಪೆಸರ್‌* (ಅಣಕ. (-43); ಬೆಳ್ಳಿ ಕರಗಿ ಬೆಳಗಾಯ್ತು 
ಏಳು ಹಗಲಾಗಿ ಭಗನೆ ಸುಡನೆ ? (8. ೪9೬-೪). ೨. ದ್ವಾದಿಶಾದಿತ್ಯ 


ರಲ್ಲಿ ಒಬ್ಬ: ಅನಲನ ಭುಜಂದ್‌ದು ಜಿಹ್ವೆಯಂ ಕೊಯ್ದು 
ಪೂಷನ ಪಲ್ಗಳನುದಿರ್ಚಿ ಭಗನ ಕಣ್ಣಂ ಕಳೆದು .... ನೋಯಿಸೆ 


(ತರ್ಮರಾ, 00-390) ; ಭಗನ ಕಣ್ಮಂ ಕಿಲ್ತನೆಂದು ಪೇಳ್ಗುಂ ಮತ್ತೆ ಭಗನೇತ್ರ 
ಎನುತುಂ (ಕರಾ, 8-0೬_06), 'ಭಗಘ್ನ' ಪರಾ. ೩. ಕೀರ್ತಿ; ಯಶಸ್ಸು : 
ಪೊಗಟಕಿ ಜಗತೀಚಕ್ರಂ ದಿಕ್ಮಕ್ರದೊಳ್‌ [ಭ]ಗಮಾವಗಂ ನೆಗಟ್‌ ವಿಜಯೋ 
ಡ್ರೋಗವ್ಯಾಭಾಸಮಾನಮಹೋದಯಂ ಮಗುಟ್ಟು (ಕರ್ರರಾ. ೨-೩೦) 
೪. ಸ್ತ್ರೀಯ ಗುಹ್ಶ್ಮ; ಯೋನಿ: “ಳಗಃ, ಯೋನಿಃ, ಉಪಸ್ಥಃ, 
ವರಾಂಗಂ, ಸ್ಮರಮಂದಿರಂ--ಈ ೫ ಉಪಸ್ಥೆಂ” (ಜಳಾಯು- ೪4-440); 
ಭಗಮಲರ್ದು ಕೆತ್ತುಗುಂ ಗುದಮಗಿಗುಂ ತೊಡೆ ನಡುಗುಗುಂ ಲತಾಂಗಿಗೆ 
(6೨ರ. ೦೦-೩೬) ; ಬಿಸುನೀರಿಂ ಪೂಸುಗೆ ತಾಂ ಕಿಸುಗುಳಿಯಪ್ಪವಳ ಭಗದ 
ಗಂಧಂ ಕಿಡುಗುಂ ( ಕೋಕೋ. ೯-0೬) . ೫. ಜನ್ಮಾಂತರಗಳಲ್ಲಿ 
ಮಾಡಿರುವ ಪಾಪ ಮತ್ತು ಪುಣ್ಯಕಾರ್ಯಗಳ ಪರಿಣಾಮ... ಫಲ. 
೬. ಭಾಗ್ಯ; ಅದೃಷ್ಟ. ೭. ಸಂಪತ್ತು; ಐಶ್ವರ್ಯ. ೮. ಏಳಿಗೆ; 
ಅಭ್ಯುದಯ. ೯. ಘನತೆ; ಹಿರಿಮೆ. ೧೦. ಉತ್ಕೃಷ್ಟತೆ; ಶ್ರೇಷ್ಠತೆ. 
೧೧. ಬಲ; ಶಕ್ತಿ; ಸಾಮರ್ಥ್ಯ. ೧೨. ಮಹಾತ್ಮೆ. ೧೩. ಪ್ರಯತ್ನ: 
ಸಾಹಸ. ೧೪. ತೇಜಸ್ಸು; ಕಾಂತಿ. ೧೫. ಒಲುಮೆ; ಪ್ರೀತಿ. 
೧೬. ಪವಿತ್ರತೆ ; ಪರಿಶುದ್ಧತೆ. ೧೭. ಅರಿವು ; ಜ್ಞಾನ. ೧೮. ಧರ್ಮ. 
೧೯. ವಿರಕ್ತಿ; ವೈರಾಗ್ಯ... ೨೦. ಸಂಯಮಿ; ಯತಿ. ೨೧. ಮುಕ್ತಿ; 
ಮೋಕ್ಷ. ೨೨. ಜಪ; ಸ್ತುತಿ. ೨೩. ಭವಿತವ್ಯ. ೨೪. ದೇವತೆ: 
“ಸೂರ್ಯನೊಳು ಧರ್ಮದೊಳು ಯೋಗಿಯೊಳು ಯಶದೊಳ್ಳೆಶ್ವರ್ಯ 
ದೊಳು ಜ್ಞಾನದೊಳು ವೈರಾಗ್ಯದೊಳು ದೇವವೀರ್ಯದೊಳು ಮುತ್ತಿ 
ಯೊಳು ಶ್ರೀಯೊಳು ಮಹಾತ್ಮ್ಯೆಯೊಳು ಭರ್ಗನೊಳು ಭಗಮೆನಿಕ್ಕುಂ” 
(ಮಾಗಣ- ೦೫೦-೫೧); “ತಪನಂ ಸಂಯಮಿ ಧರ್ಮ ಕೀರ್ತಿ ವೈರಾಗ್ಯ 
ಜ್ಞಾನಮ್ಮೆ ಓಶ್ವರ್ಯ ಯೋನಿ ಪವಿತ್ರಂ ಭವಿತವ್ಯ ಶಕ್ತಿ ಕಿರಣಂ ಗೀರ್ವಾಣರುಂ 
ಮುಕ್ತಿಯುಂ ಜಪ ಮಾಹಾತ್ಮ್ಯಂಗಳುಂ ಭಗಾಖ್ಯಂ" (ನಾರ. 3೩). [ಸಂ.] 

ಭಗಂದರ (ನಾ). ೧. ಗುಹ್ಮಪ್ರದೇಶದಲ್ಲಿ ಉಂಟಾಗುವ ಒಂದು ಬಗೆಯ 
ವ್ರಣರೋಗ : "ಭಗಂದರಃ--ಶಿಶ್ನೋಪಸ್ಥಗಳ ಬಳಿಯಲ್ಲಿ ಹುಟ್ಟುವ 
ಹುಣ್ಣು” (ಸಿರ್ಕಾತಿ. ೦೪) ; ಪಿಟಿಕಂ ಶೂಲ ಭಗಂದರಂ ಕುಷ್ಕ ಕ್ಷಯ 
ಗಂಡಶಿರೋವೇದನೆ ಮೊದಲಾಗೊಡೆಯವೇಚುನೂಜುವ್ಯಾಧಿಗಳೂರ್ಮೊದಲೆ 
ಮೆಯ್ಯೊಳ್‌ ಪುಟ್ಟಿದೊಡೆ (ಕಣ್ಮಾಕಾ- ೩-0೦) ; ಸತಿಯಂ ವಿಚಾರಿಪಾಗಳು 
ಉತಿಗಂಗೆಯೊಳವನಿಪತಿ -ಭಗಂದರದೊಳು ಮುಂ ಪ್ರತಿದಿನಮಿಟ್ಟನ್ನಮ 
ನುಂಡ ತೆಅಂ ತನಗಕ್ಕುಂ (ಮತಿ, 6-20) ; ಬಾಯಿಂದ ಬಂತು ಭಗಂದರ 
(ಗಾರಿ). ೨. ಒಬ್ಬ ಯಷಿಯ ಹೆಸರು. ಸಂ] 

ಭಗಫ್ನ (ನಾ). ಭಗನೆಂಬ ಆದಿತ್ಯನನ್ನು ಅಡಗಿಸಿದವನು ; ವೀರಭದ್ರ : 
ರತ್ನಮಯದಂಡವಂತದನೆಯ್ದೆ ಪಿಡಿದು ಬರಲಾ ಭಗಘ್ನಂ . . , ನಡೆದ 
ನಭವಂ (ಜಕ್ಕ ಫು- 3-೩-13). [ಸಂ.] 

ಭಗಣ (ನಾ). ೧. ನಕ್ಷತ್ರಗಳೆ: ಗುಂಪು. - ಸಮೂಹ : ಭಗಣದ 
ಲೆಕ್ಕಮಂ ಮಲಯ ನೀರ್ವನಿಯಂ ಪವಣಿಸಲ್‌ ಬಗೆದರ್ಪನೆ. 
ಗಾಂಪನಾಗನೇ (ಸಂಣನೂ- 04-00), ನೆಗೆಟ್ಟಾ ದ್ವೀಪದ ಮಧ್ಯದಲ್ಲಿ ಕಲಶಂ 
ಚಂಡಪ್ರಭಂ ಪಂಜರಂ ಭಗಣಂ , .. ಗಗಸಚ್ಛೈತ್ರದ ಹೇಮದಂಡಮೆನಿಸಲ್‌ 
ಸಾಲ್ಲುತ್ತೂ ಹೇಮಾಚಲಂ (8ಗ2- 0-೨೩) ; ಮುತ್ತಿನ ಬಿಂಬದ ಜಾಳದೆ. 
ಮುತ್ತಿನ ವಿಭ್ರಮದಿನೆಸೆವ ಬೆಳ್ಳೊಡೆ ಭಗಣಂ ಸುತ್ತಿರೆ ಮಿಸುಗುವ 
ಶಶಿಯೆನಿಸುತ್ತಿರೆ. (ಶುತೃಕು- 00-8-೨. [ಛಂದ] ಮೊದಲನೆಯ 


೬೬೯೪ 


ಭಗವತಿ 


ಅಕ್ಷರ ಗುರುವೂ ಉಳಿದೆರಡು ಲಘುಗಳೂ ಆಗಿರುವ (-ಉ) 
ಒಂದು ಅಕ್ಷರಗಣ : ಆದಿ ಗುರುವಾಗೆ ಭಗಣಂ (ರಂರೋಂಬಿ. 0-೪೪ 
ಅಶಿತರ). [ಸಂ.7 § 

ಭಗಣಮಂಡಲ (ನಾ). ನಕ್ಷತ್ರಗಳ ಗುಂಪು; ತಾರಾಮಂಡಲ ; 
ಹಿಡಿದು ಸರ್ರನೆ ತಿರುಹಲಮರರು ನಡುಗಿ ಕಂಗೆಟ್ಟೋಡಿತತ್ತಲು ಬಿಡದೆ 
ಸುಂಟರಗಾಳಿ ಯಟ್ಟಿತು ಭಗಣಮಂಡಲಕೆ (೫೪8೫. )- [Fo] 

'ಭಗದಾಳೆ, ಬಗದಳ, ಬಗದಾಳ (ನಾ). = ಭಗಂದರ ೧: ಹೆಗ್ಗುಳ್ನದ 
ಬೇರು ತೂಕ ೭, ಆರಿಯಉಮ್ಮತ್ತಿಯ ಎಲೆ ತೂಕ ೭, ತುಪ್ಪ ತೂಕ 
೭ ಇವ ಅರೆದು ಪೂಸೆ ಭಗದಾಳ ಮಾಣ್ಗುಂ (ಂಕ್ಕಿಂ. ೪). ಬಗದಳ : 
ಕರಸ್ಕಲವೆಂಬುವು ಕೈಕೆಟ್ಟ ಹುಣ್ಣು ಅಮಳೋಕ್ಯವೆಂಬುದು ಬಾಯ 
ಬಗದಳ ಅಂಗಸೋಂಕೆಂಬುದು ಪಾಪದ ತವರ್ಮನೆ (೪೮೫. ೦೦೪-೪೭೪) ; 
ಬಾಯೊಳಗಣ ಬಗದಳಕ್ಕೆ ಎನ್ನ ಕೇಳಬೇಡ (ಸಕಕ. 111: ೬೩-0೩3) ; 
ಶರಣರ್ಗೆ ಸರಿ ಸುರನರರೊಳಿಲ್ಲೆನಲು , , . ಸರಿಯೆಂಬ ಬಾಯ್ಗೆ ಬಗದಳ 
ವಂಗದಿರ್ಪುದೇ (60ರ: 0೭-೦೯೨). ಬಗದಾಳ : ಬಾಯಿಗೆ ಬಂತು 
_ಬಗದಾಳ ಬೆನ್ನಿಗೆ ಬಂತು ಭೇತಾಳ (ಗಜ). 
(ಮರಾ. ಭಗದಳ. ಭೆಗದಡ, ಭಗದಾಡ. /ಪ್ರಾ. ಭಗಂದಲ] 
ಭಗಭಗ (ನು). ಒಂದು ಅನುಕರಣ ಶಬ್ದ: ಅವರು ಮಾಡಿದ ಅನ್ಯಾಯ 
ನೆನೆಸಿಕೊಂಡರೆ ಹೊಟ್ಟೆ ಭಗಭಗ ಎಂದು ಉರಿದುಹೋಗುತ್ತೆ (64). 
ಭಗರ (ನಾ). (ಉಪವಾಸದ ದಿನ ಅಲ್ಪಾಹಾರಕ್ಕೆ ಬಳಸುವ) ಒಂದು 
ಬಗೆಯ ತೃಣಧಾನ್ಯ ;. ಅಳಿಯುವ ೮ ಫರ್ಯಾದ ಖಂಡಗದ ಮೇಲೆ 
ಧಾರಣಿ, ಇರತಕ್ಕ ಜೀನಸುಗಳು ೧. ಹವೀಜ ; ೨. ಅವಲಕ್ಕಿ; ೩, ಭಗರ 
(ವರಯದ ಅಕ್ಕಿ) (ಮುಂ2ನ್ಶಾ- ೦೩೦). ಮರಾ. ಭಗರ] 

ಭಗರಿ 'ಬವರಿ' ನೋ. 

ಭಗವ (ನಾ). ವೈಷ್ಣವ ಸಂನ್ಯಾಸಿ: ಭಗವರೊಳಂ ಗೊರವರೊಳಂ 
ಸುಗತರೊಳಂ ಯಹಿಯರೊಳಮದೆಂದುಂ ಪಾಷಂಡಿಗಳಿಂದೆ. ನೆಚ್ಚರುಂ ನಲೈ 
ಗಳವರಾದನೆಂದುಮಿಲ್ಲ, ಪಾರ್ವರಿಗೆಂದುಂ (46:8. 6ನು29- 1, 00-೩೪). 

ಸೆಂ. ಭಗವತ್‌?) 

ಭಗವಂತ (ನಾ). ೧. ದೇವರು ; ಪರಮಾತ್ಮ; ಭಗವಂತನೆ ಕವಿ 
ಸಹೃದಯ ನಾಂ (6ಕ- ೩೦-೨) ; ಈ ಈಶ್ವರನು ಮಹದೈಶ್ವರ್ಯಗುಣ 
ಪೂರ್ಣನಾದ ಭಗವಂತನು ; ಏ£ಮೇವಾದ್ವಿತೀಯನು (ಕಾರದ. ೧೨೭) ; 
ಆರ್ಜುನನು ಮಹಾಸಂಗ್ರುಮಕ್ಕೆ ಅಣಿಯಾಗುತ್ತಾನೆ. ಹೀಗೆ ಭಗವಂತನ 
ಕಾರ್ಯ ಫಲಿಸುತ್ತದೆ (ರರುಣಾ- ೮). ೨. ೩. ಶಿವ; 
ಈಶ್ವರ. ೪. ಜಿನ; ಅರ್ಹಂತ. ೫. ಗೌತಮ; ಬುದ್ಧ ; 
ಆನಂದನವರನೆಬ್ಬಿಸುತೊಡನೆ ಮರಳಿ ಬರೆ, ಭಗವಂತ ಮೆಲ್ಸನಿಂತಂದ 
(ಣಂ. ೩೩-೩); ಭಗವಂತನು ಒಂದು ಸಲ ಶ್ರಾವಸ್ತಿಯ ಜೇತವನದಲ್ಲಿ 
ಅನಾಥಪಿಂಡಿಕನ ಆರಾಮದಲ್ಲಿ ತಂಗಿದ್ದನು (ಬರತ. 088). ೬. 
ಪೂಜ್ಯರನ್ನು ಉದ್ದೇಶಿಸುವಾಗ ಬಳಸುವ ಶಬ್ಧ : ಅಣ್ಣನಾಚಾರ್ಯ 
ಭಗವನ್ತರ: ಮಾನ್‌ ದೇವಾಚಾರ್ಯಭಗವನ್ನರ್ಗ್ಗೆ ಕೊಟ್ಟು 
(26- ಸ, ೦೬೩-೩; 733). [ ಸಂ. ಭಗವತ್‌ ] 


| ಭಗವತಿ (ನಾ). ೧. ಗೌರಿ; ಪಾರ್ವತಿ: “'ರುದ್ರಾಣೀ , . - ಭಗಮೀ, 


ದುರ್ಗಾ"... ಮೇನಕಾತ್ಮಜಾ--ಈ ೨೧ ಗೌರೀದೇವಿಯ ಪೆಸರ್‌''. 
(ಹಂದ, ): ಮರಿಯಸೆಯೊಳ್‌ ಭಗವತಿಯಂ ಪದಿಷ್ಟೆಗೆಯ್ಸಿದೊಡೆ 
(ಹ್ಲೀಂ: ೦೯೯, ೩೮-೩; 8ನೆಯ ಕತ); ಆ ಭಗವತಿ ಕೂರ್ತು ಬೀರಸಿರಿಯಾಗೆ. 
ಭುಜಾಸಿಗೆ ನಾಗವರ್ಮನಾ (ರೂ. ೦-೪): ೨. ಲಕ್ಷ್ಮಿ, ಸರಸ್ವತಿ 
ಮೊದಲಾದ ಸ್ಟ್ರೀದೇವತೆ. ೩. ತಪಸ್ವಿನಿ, ಯಷಿಪತ್ನಿ. ಮೊದಲಾದ 
ಪೂಜ್ಯಸ್ಟ್ರೀಯರನ್ನು ಕುರಿತು ಹೇಳುವಾಗ ಬಳಸುವ ಪದ: ಎಲೌ 


ಭಗವತ್ಪಾದ ೬೬೯೫ ಭಗ್ನಮಂದಿರ 
ಭಗವತಿಯರಿರಾ, ಮಹಾದೇವಿಯರಿರಾ ಇತ್ತ ಕಡೆಗೆ ಬರಬೇಕು ಭಗವಾನ್‌ - (ಇವೆರಡು) ಈ ೨ ಪೂಜಾವಚನಂ” (ಕರಾಯು- ೨೩-೦೪). 
(nas. ೪-3 ಐ). ೨. ಬುದ್ಧ: “ಸರ್ವಜ್ಞಸ್ಸುಗತಃ, ಬುದ್ಧಃ, ಧರ್ಮರಾಜಃ, ತಥಾಗತಃ, 
ಭಗನತಿಅಂಕಕಾಅ ಎ ದೇವಿಯ ಭಕ್ತನೆಂದು ಪ್ರಸಿದ್ಧನಾದವನು; ಸಮಂತಭದ್ರಃ, ಭಗವಾನ್‌... ಮುನ ೧೮ ಬುದ್ಧದೇವರೆ 
ಒಂದು ಬಿರುದು : ಸ್ವಸ್ತಿಶ್ರೀಮನುಮಹಾಮಂಡಳೇಸ್ವರಂ ಚೋಳರ ಹೆಸರುಗಳು” (ಸಿರ್ಯಾಂತಿ- ೦೬). ಭಗವನ್‌, ೧. ಭಗವನ್‌, ನಾನು ಮಿಗಾರ 


ಭೀಮ ಚೋಳನಾರಾಯಣ ಭಗವತಿಅಂಕ್ಷಕಾಅ ನಾಗರಸನ ಕುಮಾರವೀರ 
ಬೊಂಮರಸಂಗೆ ಬಸುರುಕೋಡನು . . . ಕೊಟ್ಟಿನು (4943. .15-1, 
೬೬-೦; 1018). ಭಗವತಿಯೇಜು ಎ ದುರ್ಗೆಯ ಯುದ್ಧ : ದೇವೀ 
ಸಂಗರ ; ` ಭಗವತಿಯೇಜು:ವೇಟ್ವ ತೆಜದಿಂ ಕಥೆಯಾಯ್ತಿವರೇು (ಕರಣ. 
90-0೬); ಗಣ್ಣವಾತುಗಿಬಗಿ ಕೀರ್ತ್ತಿಕುಪ್ಪ ಬುಜಮುತ್ತರ: ಮೂದಲೆ 
ಪೆಂಪು ವಿಶ್ರಮಂ ಭಗವತಿಯೇಜು ಶೌಚಗುಣಮತ್ತಿಯ ಪಣ್ಣೆನಿಪೇಳ 
ಪುಣ್ಮರಂ  ತೆಗಳ್ಳುದುವಾರಚಾರುಚರಿತಪ್ರಭೆಯಿಂ ಪಡೆವಳ್ಳ ತೈಲನ 
(8993- ೫1-1: 83-49; ತು- 107); p 'ಭಗವತಿ'ಯು ಪರಾಶಕ್ತಿಯ 
ಒಂದು ಸ್ವರೂಪ. ಪಾರ್ವತಿಯಾಗಿ, ದುರ್ಗೆಯಾಗಿ ಅವಳು 
ದುಷ್ಟಶಕ್ತಿಯನ್ನು ನಾಶಮಾಡಿದ ಕಥೆ ಪ್ರಸಿದ್ಧ. ಆದುದರಿಂದ 
ದೇವಿಯ ಯುದ್ಧ. ದೇವೀಸಂಗರ, ಭಗವತಿಯೇಜು ಎಂಬ ಪದ 
ಗಳಲ್ಲಿ ಈ ದೇವಿಯು ಮಾಡಿದ ಯುದ್ಧದ ಕಥೆ ಅಥವಾ ಪುರಾಣದ 
ಕಥೆ ಸೂಚಿತವಾಗುತ್ತದೆ. [ಸಂ. "ಧಗವೀ ] 

ಭಗವತ್ಪಾದ (ನಾ). ಮತಾಚಾರ್ಯರೇ ಮೊದಲಾದ ಪೂಜ್ಯರನ್ನು 
ಸಂಬೋಧಿಸುವಾಗ ಹೇಳುವ ಒಂದು ಗೌರವಾರ್ಥಕಶಬ್ದ : 
ಶಂೇರಭಗವತ್ಚಾದರು ಜಗನ್ಮಿಥ್ಯಾವಾ 
ಪ್ರಯೋಗದ ಅರ್ಥವೇ ಬೇರೆ (ಗಾರರ. 033 ೪೩೮). [ಸಂ. ] 

ಭಗವತ್ಪಾದ (ನಾ). (ವಿಷ್ಣುವಿನ ಪಾದದಿಂದ ಹುಟ್ಟಿದಂದೆಂದಂ 
ಹೇಳುವ) ಗಂಗಾನದಿ ; ಸುತ್ತ ಬಳಗದ ಕೂಡೆ ಕುಳಿತು ಭಗವತ್ಕಾದಿ 
ಪೆತ್ತ ದೇವನ ಸ್ಮರಣೆಮಾಡಿಕೊಳ್ಳುತ (ರರಾಕ್ಮ. ೩-0). 

[5 ಸಂ. ಭಗವತ್ಸದೀ ] 

ಭಗವದಿಚೆ, ಹ (ನಾ): ದೈವೇಚ್ಛೆ ; ಈಶ್ವರಸಂಕಲ್ಪ : ಪ್ರಕಟಣೆಗಾಗಿ 
ಒಂದೆರಡು ಪ್ರಯತ್ನಗಳು ನಡೆದುವಾದರೂ ಪ್ರಕಟವಾಗಲಿಲ್ಲ. ಭಗವದಿಚ್ಛಿ 
ಹಾಗಿತ್ತು (ಸಂತಿ. ಸಳುಕ್ರಸ್ತಾನನಿ) ; ಭಗವದಿಚೈಯಿದ್ದರೆ ಶಿಕ್ಷ ರದ್ದಾಗುತ್ತದೆ. 
(ಫುನರು. ೨8೬). [ ಸಂ. ಭಗವದಿಚ್ಛಾ ] 

ಭಗವದ್ಗೀತೆ (ನಾ). ಹಿಂದುಗಳ ಸುಪ್ರಸಿದ್ಧವಾದ ಧರ್ಮಗ್ರಂರ್ಥ: 
ಮಹಾಭಾರತದ ಭೀಷ್ಮಪರ್ವದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ 
ಉಪದೇಶ ಮಾಡಿದ ತತ್ತ್ವವನ್ನು ವಿವರಿಸುವ ಹದಿನೆಂಟು 
ಅಧ್ಯುಯಗಳನ್ನೊಳಗೊಂಡ ಗ್ರಂಥಭಾಗ : ವೇದಗಳ ಸಾರಸರ್ವಸ್ವ 
ಉಪನಿಷತ್ತುಗಳಾದರೆ, ಉಪನಿಷತ್ತುಗಳ ಸಾರಸರ್ವಸ್ವ ಭಗವದ್ಗೀತೆ 
(ಕಾಕಡ. 009); ಉತ್ತಮಸಂದೇಶವನ್ನು ನೀಡುವ ಭಗವದ್ಗೀತೆಯೊಡನೆ 
ಕೂಡಿದ ಮಹಾಭಾರತವು ಪಂಚಮವೇದವೆನ್ನಿಸಿಕೊಂಡಿತು (ಹೊಕ್ಕರೆ. ೦೦೨ 
ನೀಳ). [೫0. ಭಗವದ್ಗೀತಾ] 

ಭಗವನ್‌ 'ಭಗವಾನ್‌' ನೋ. 

ಭಗವಾ (ಗು). ಕಾವಿ ಬಣ್ಣದ: ತಿರಿದುಂಬುವ ಕಾಯಕಕ್ಕೂ. ವೇದಾಂತ 
ಮಾರ್ಗದ ಹೆಸರಿನಲ್ಲಿ ಗುಂಪುಕಟ್ಟಿ ಕೊಂಡು ತಿರುಗುವ ಭಗವಾ ವೆ.ಷ 
ಭೂಷಣದಲ್ಲಿರುವ ಗಾಂಜಾಮೇಳದವರಿಗೂ ಸೇರುತ್ತಿರಲಿಲ್ಲ (ಕಕ. ೬೬ 
ಕಂಗನ್ಮಶಂತಯ) ; ದುಡ್ಡಿನ ಅಭಾವದಿಂದ ಟಿಳಕರು ಭಗವಃಕವನಿ ಧರಿಸ 
ಹತ್ತಿದರು (4,44: 1೩4) ; ಭಗವಾ ರೆಟುಂಡಾ ಸುಟ್ಟು ಬೂದಿಯಾಯಿತು 
(ರಾಂಸಂ- ೨೦). [+-ಹಿಂ. ಮರಾ, ಭಗವಾ] 

ಭಗವಾನ್‌, ಭಗವನ್‌ (ನಾ). ೧. ಗುರುಹಿರಿಯರನ್ನು ಸಂಬೋಧಿಸು 
ವಾಗ ಬಳಸುವ ಗೌರವಸೂಚಕವಾದ ಒಂದು ಶಬ್ದ,” ತತ್ರಭವಾನ್‌, 


ವಾದಿಗಳಾದರೂ ಆವರ 'ವಿಧ್ಯಾ' ನದ 3 


15 


25 


40 


(ಕತ್ತು. ೪೪). (ಸಂ. ಭಗವತ್‌] 

ಭಗಾಂಕುರ (ನಾ)- “ಗಂಡಸಿನ ಶಿಶ್ನಕ್ಕೆ ಸರಿಹೋಲುವ ಹೆಂಗಸಿನ 
ಜನನೇಂದ್ರಿಯ ಭಾಗ; ಭಗಾಂಕುರ” (clitoris. 3098). [ಸಂ.] 

ಭಗಿನಿ (ನಾ). ೧. ಒಡಹುಟ್ಟಿದವಳು; ಸಹೋಡರಿ ; “ಭಗಿನೀ, ಜಾಮಿಃ, 
ಸ್ವಸಾಎ ಈ ೩ ಒಡಹುಟ್ಟಿದವಳಿ (ಕಣಯ್ಯ. 59-486); ೩ನೆಯ 
ಮಾಧವನು ಅಶ್ವಮೇಧಯಾಜಿಯಾದ ಕದಂಬಕೃಷ್ಣವರ್ಮನ ಭಗಿನಿಯನ್ನು 
ವಿವಾಹ ಮಾಡಿಕೊಂಡಿದ್ದನು (149: ೨0). ೨. ಮಹಿಳೆಯರನ್ನು 
ಸಂಬೋಧಿಸುವಾಗ ಬಳಸುವ ಒಂದು ಶಬ್ದ: ಭಗಿನಿಯರೆ, ನಿಮ್ಮ 
ಸಮಾಜಕ್ಕೆ ನನ್ನನ್ನು ಆಹ್ವಾನಿಸಿ ಗೌರವಿಸಿದುದಕ್ಕೆ ನಾನು ಕೃತಜ್ಞಃ ನಾಗಿದ್ದೆ ನೆ 


(69). ೩. ಪೆಣ್ಯಃ ವಂತೆ; ಭಾಗ್ಯವಂತೆ. [ಸಂ. ಭಗನೀ] 
ಭಗಿನಿಜ (ನಾ). ಸೋದರಿಯ "ಮಗ ; ಸೋದರಳಿಯ : “ಭಗಿನಿಜಂ 
ಸ್ವಸ್ರೀಯ ಸೋದರಳಿಯಂ" (ಮುಂಗಣ- ೯೩-೦೪). [-ಸಂ, ಭಗಿನೀಜ] 


ಭಗನೀಪತಿ (ನಾ). ಸೋದರಿಯ ಗಂಡ; ಅಕ್ಕ ಅಥವಾ ತಂಗಿಯ ಗಂಡ, 
[Xo] 

ಭಗೀರಥ: (ನಾ). ಸ್ವರ್ಗಲೋಕದಲ್ಲಿದ್ದ ಗಂಗಾನದಿಯನ್ನು ತನ್ನ 

ಆಸಾಧಾರಣ ಪ್ರಯತ್ನದಿಂದ ಭೂಮಿಗೆ ತಂದನೆಂದು ನಂಬಲಾದ 

ಸೂರ್ಯವಂಶದ ಒಬ್ಬ ಚಕ್ರವರ್ತಿ; ದೀಕ್ಷಾಗ್ರಹಣನುನೋರಥಂ 

ಮಹಾರಥಂ ಭಗೀರಥಂಗೆ ಸಾಮ್ರಾಜ್ಯಪದವಿಯಂ ದಯೆಗೆಯ್ದು (884. 

ಇದು ಭಗೀರಥರಥವ ಬೆಂಕೊಂಡು ಪರಿವ ಸುರನದಿಯ 


90-೦ ೭), ಇದು 
* ಐತಪ್ಪ ಚತುರಂಗದ ಪದಹತಿಗೆ ಧರೆ ನಡುಗುತಿರೆ 


ಪ್ರವಾಹಮೆನಲ್‌ . 

(ಬಂ: ೪-6). 
ಭಗೀರಥಸ್ರಯತ್ನ ಎ ವಿಶೇಷವಾದ ಪ್ರಯತ್ನ; ಗಾನಯೋಗ 

ದಾದ್ಯಂತಮುಂ ಆಹುಕೃತಿಗೊಡರ್ವುದಲ್ಲಂ. . . ಭಗೀರಥಪ್ರಯತ್ನಕಮೊಳ 
ಗಾಗದು (ಕರ್ಕುತ- ೨6-03); ಆ ಹುಡುಗಿಗೆ ಗಂಡು ಗೊತ್ತುಮಾಡುವುದಕ್ಕೆ 
ಭಗೀರಥಪ್ರಯತ್ನ ಮಾಡಬೇಕಾಯಿತು (69). [ಂ:] 

ಭಗ್ಗನೆ (ಅ). ಒಂದು ಅನ:ಕರಣಾವ್ಯಯ ; ಕೂಡಲೆ ; ತಟ್ಟನೆ: ಒಗ್ಗೊ 
ಡೆಯದೊತ್ತಿ ನಡೆತಹನು ಭಟರೆದೆನಡುಗಿ ರುಗಿದರು ಹಿಂದೆ ಹಿಂದೆ ನಿಂದೆ 
ಸೈನ್ಯ ಭಗ್ಗನೊಡೆದುದು (ಊತಕ: ೪0-00): [ಭಗ 4ನೆ] : 

ಭಗ್ನ (ಗು). ೧. ಮುರಿದ; ಒಡೆದ : ಈ ಭಗ್ನಜೋಪಡಿಯು ನಿನ್ನೆದೇ 
(ನಕ್ಕ). ೨. ಸೋತ; ಸೋಲಿಸಲ್ಪಟ್ಟ. ೩. ಹಾಳುಮಾಡಲ್ಪಟ್ಟ; 
ನಾಶಗೊಂಡ. ೪. ಎದೆಗುಂದಿದ ; ನಿರಾಶೆಗೊಂಡ. (ನಾ). 
೫. ಮುರಿದಿರುವುದಂ : ನಂದಗೋಪಂ ಫೊಅವೊಟಲಿಂ ಬಂದು ಭಗ್ನ 
ವಾಗಿರ್ದಾ ಮಹಾಸ್ಯಂಧರಾಬಾರ್ಜುನವಿಟಿಪಿಯುಮಂ. ಎ * ಕಂಡು (8ಗಂ: 
೩-೩೯ ೮), ೬. ಎರಡಾಗಿ ಒಡೆದುದು ; ಹೋಳಾದುದು : “ಭಿನ್ನಂ 
ಭಂಗುರ ಭಗ್ನಂ . . , ಛಿತಮಕನ್ಯಿಂ” (ಸತ್ತುಕೋ- ೦೦೬-೪೮); ಭಗ್ನವಾದ 
ಮೂರ್ತಿಗೆ ಭಂಗಾರದ ಗುಡಿಯಿಂದೇನು ? (ಕಕ್ತರ್ವ- 38). [ಸಂ] 

ಭಗ್ನಪಾಠ (ನಾ). ಪ್ರಾಚೀನಗ್ರಂಥಗಳಲ್ಲಿ ಕಂಡುಬರುವ ತ್ರುಟಿತ 
ಭಾಗ ; ನಷ್ಟಪಾಠ : ಭಗ್ಗೆವಟಆಕ್ಕಿಂತ ತಾತ್ಕುಲಿಕಪಾಠವೇ (8/0 
842) ಉತ್ತಮ ಎಂಬುದು ಅವರ ನೀಶಿ (ಕಾರಕ- ೪). [ಸಂ] 

ಭಗ್ನಮಂದಿರ (ನಾ). ಮುರಿದು ಬಿದ್ದ ಮನೆ ; ನೆಲಸಮವಾದ ಮನೆ: 
ಆ ಭಗ್ನಮಂದಿರವನ್ನು ಜೀವಪೂರ್ಣದೇ। 'ಗುಲವನ್ನಾಗಿಸುವ ಕೆಲಸ ಹರೆಯಕ್ಕೆ 
ಬಂದ ಮಗ ಈರನದಾಗಿತ್ತು (ಮುಂಗಾಮು- ೬೪)- [ಸಂ] 


ಭಗ್ನಮನ 


ಭಗ್ನಮನ (ನಾ). ನಿರಾಶೆಗೊಂಡ ಮನಸ್ಸು ; ಭಗ್ಗಮನಮಲ್ಲದಚಲಿತೆ 
ಲಗ್ನವ್ರತೆಯಾಗಿ . . . ಪಂಚಾಗ್ನಿಯ ನಡುವಗಣೆ ವಿಪುಳತಪದೊಳೆ ನಿಂದಳ್‌ 
(nos. ೯-೮). [ಸಂ. ಭಗ್ನಮನಸ್‌] 

ಭಗ್ನಮನೋರಥ (ನಾ). ಕೈಗೂಡದ ಆಸೆಯುಳ್ಳವನು ; ನಿರಾಶನಾದ 
ವನು; ಭಗ್ನಮನೋರಥಂ ರತಿಸುಖಾಸವಸೇವೆಗೆ ಪಂಚಬಾಣ ಪಂಚಾಗ್ನಿ 
ತಪಕ್ಕೆ ನಿಲ್ವ .ವಿರಹಾತುರನಂತಿರೆ (ರನ. 9-036) ; ಅರಮನೆಗೆ ನಡೆ. 
ಯೆನಲು ತಂದೆಯ ಪರಮವಚನವಲಂಘ್ಯವೆನೆ ಕಾತರಿಸಿ ಭಗ್ನಮನೋ 
ರಥನು ಮರಳಿದನು ಮಂದಿರಕೆ (ಕುಠ್ಮಾ6- ೨-೨೩). [ಸಂ.] 

ಭಗ್ನಲತಾವೇಷ್ಟನ (ನಾ). [ಕಾಮಶಾ] ಆಲಿಂಗನದಲ್ಲಿ ಒಂದು ಪ್ರಕಾರ; 
ನಿಂದಿರ್ದ ಪುರುಷನ ಮುಂದಲೆಯ ಹೆಡಗಯ್ಯಂ ಬರತೆಗೆದು ಅತ್ಯಂತ 
ಬಾಗಿಸಿ ಆತನ ಕೊರಳು ಬೆನ್ನಂ ತ್ಲೆೊಡೆಗಳಿಂದಾಲಿಂಗಿಸಿ ಆತನ ತಿಕದಲ್ಲಿ 


ಕಪೋಲಗಳನ್ನಿಕ್ಕಿಕೊಂಡುಯಿಂತಿಪ್ಪಳು. ಆತನ ಕೈಗಳಿಂದೆರಡುತೊಡೆಗಳಂ 
ಪಿಡಿದು ಇರುತಿರ್ಪನು. ಇದು ಭಗ್ನಲತಾವೇಷ್ಟನವೆಂಬುವರಿದು (ಣನುಣ- 
೨೨೬), [ಸಂ. 


ಭಗ್ಗಾಂಗ' (ನಾ). ೧. ಮುರಿದ ಅವೆಯವ. ೨. ಅಂಗವಿಕಲನಾದ 
ವನು: ರಿಕ್ಷಕುಂಭಂ ವಿಲಾಪಿಪ ಭಗ್ನಾಂಗನ ಕುಷ್ಮಿಯಂ ವಿಧನೆಯಂ 
ಕೊಂದಾಟಮಂ ಧೂಮಮಂ ನಿಪುಣರ್‌ ಕಂಡರೆ ಫೋಗರೈ (ಸೋಪೀಕ- ೬೪). 

[ಸಂ.] 

ಭಗ್ನಾವಶೇಷ (ನಂ). ಬಹು ಭಾಗ ಹಾಳಾಗಿ, ಉಳಿದಿರುವ ಅಂಶ: 
ನಮ್ಮ ಸುತ್ತಮುತ್ತಲೆಲ್ಲಾ ಹಳೇ ಸಂಪ್ರದಾಯದ ಭಗ್ನಾವಶೇಷವನ್ನೇ 
ನೋಡುತ್ತಿದ್ದೇವೆ (ಳಾರರ: ೫೬೪), [ಸಂ.] 

ಭಗ್ನಿಸು (ಕ್ರಿ) ಮುರಿ ; ಭೇದಿಸು: ಭಗ್ನಿಸಿ ಜೀವನಲಾವು ಬೆಳಗೆನೆ 
ಮೂಡು ನಗ್ನಾತ್ಮನೆಂಬಾಗಳೊಂದೆ (6೩ ೬೬-6೬). [ಭಗ್ನ + --ಇಸ್ಕು) 

ಭಗ್ನೋತ್ಸಾಹ (ನಾ): ಉತ್ಸಾಹವನ್ನು ಕಳೆದುಕೊಂಡವನು : ನಿರು 
ತ್ಸಾಹಿ : ಕ್ಷುತ್ಸಿಪುಸಾಶೀತಾತಪ ಪ್ರಮುಖಪರೀಷಹಂಗಳಂ ಸೈರಿಸಲಾಜದೆ 
ಭಗ್ನೋತ್ಸಾಹರುಂ ದೂರೋತ್ಸಾರಿತಾಭಿಮಾನಿಗಳುಮಾಗಿ (6ಂಪು. ೯-ಕ6ನ)- 

[ಸಂ,) 

ಭಚಿಕ್ರ (ನಾ). ನಕ್ಷತ್ರಮಂಡಲ : ಗ್ರಹಗಳೆ ಚಾರವನ್ನು ನಿರ್ದಿಷ್ಟವಾಗಿ 
ಮಾಡಲು ಅವು ಭೂಮಿಯ ಸುತ್ತಲೂ ಶಿರುಗುವ ಹಾಗೆ ಕಾಃಉವ ಭಚಕ್ರ. 
ವನ್ನು (2040) ಹನ್ನೆರಡುರಾಶಿಗಳಾಗಿ (ಮೇಷ, ವೃಷಭ ಇತ್ಯಾದಿ) 
ವಿಂಗಡಿಸಿದರು (ಲನ: ೪೦). [ಸಂ.] 

ಭಚಲ (ನಾ). (?) : ಕುಡುಕೂರ ಭಚಲ ದೋರಯ್ಯನ ಮಗಂ ಮಾರಯ್ಯಂ 
ಬಿನವಾರನೊ » ೫ ೫ ಳ್ಹಿಯ ಪೆಳ್ವಿಯೂರಬಿವಿನೊಳ್ಳೆತ್ತಂ (ಕ. 2%, 
ಜುಕಿಸೂ- 30-9; 907). [?) 

ಭಜಕ (ನಾ). ಪೂಜಿಸುವವನು ; ಭಕ್ತ ; ಉಪುಸಕ : ಭಜಕಂ ದೈವದ 
ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತ ತಾನಾದವಂ (ಸೋಮೇತ- €); ಹೊಲಬು 
ಗೆಡಿಸಿದನಖಿಳನಿಗಮಂಗಳನು ತನ್ನಲ್‌ಕೆಯಲಿ ಭಜಕಂಗೊಲಿದು ತಾನೈತರಲು 
ಕರುಣದ ಘನತೆಯೆನೆ ಲೋಕ (ಕುಠ್ಮಾಣ. 5-09). [ಸಂ 

ಭಜನ (ನು). ೧. ಭಾಗ ಮಾಡುವಿಕೆ. ೨. ಆರಾಧನೆ; ಉಪಾಸನೆ; 
ಪೂಜೆ. ೩. ಭಕ್ತಿ, ೪. ಸೇವೆ; ಉಪಚಾರ; ಶುಶ್ರೂಷೆ. 
೫. ಹೊಂದುವುದು ; ಪಡೆಯುವುದು. ೬. ಎಭಜನೆ ೩. 
೭. [ಗಣಿತ] ಭಾಗಹಾರ : (೪). [ಹಂ.) 

ಭಜನೆ (ನಾ). ೧. ಪೂಜೆ; ಆರಾಧನೆ: ಅಹುದಹುದು ಭಕ್ತಿಭಾವದ 

ಜನೆ ಎಂತೆಂತಹುದೊ (ಕನಸೂ. 305-46); ಪರಶಿವನ ಭಜನೆಯಿಲ್ಲದನಾಮಿ 

ಕರುಗಳಿರಾ (ಸತ್ಯ. 30-96) $ ಕಣ್ಟೇಟಿವೇ ಕಂಜಾಕ್ಷ ಕಾಮಾರಿಗಳ 
ಭಜನೆಯಲಿ (846೧. ೦-೩-೪). ೨. ಸೇವೆ; ಉಪಚಾರ; ಶಯ್ರೂಷೆ: 


೬೬೯೬ 


35 


೩5 


30 


ಭಜಿಸು 


ದುರುಳ ಮದರರಿಗಾಂತು ಮಡಿವೆನೊ ಗುರುಭಜನೆಯಿಲ್ಲದಕೆ ಶಾಂತಿಯ 
ಜಾವುದವಧರಿಸಿ (04: ೬೦-೫). ೩. ದೇವರ ನಾಮ, ಸ್ಟೋತ್ರ 
ಮೊದಲಾದುವನ್ನು ತಾಳ, ಮದ್ದಳೆ ಮೊದಲಾದ ವಾದ್ಯಗಳೊಂದಿಗೆ 
ಸಂಗಡಿಗರೊಂದಿಗೆ ಹಾಡುವುದು : ಭಜನೆಯ ಮಾಡಿ ಬಾಗಿಲ ಬಂದು 
ಕಾದಿಹ ದ್ವಿಜರನುಮತವ ಶೀರಿಸದ ನಿಜಲೋಭಿಶತವೆಂಬಂದದಿ ಸಾಲ್ಕಟ್ಟಿ 
ಕಂಜವಿರ್ದುದಾ . ಬನಬನವಿ (೭4:86: ೫-೪೦. ೪. ಸ್ತೋತ್ರ 
ರೂಪವಾದ ಹಾಡು; ಭೋಜನವಿಲ್ಲದಿದ್ದರೂ ಭಜನೆ ಇರಬೇಕು (ಗಾರ). 
೫. ಆಶ್ರಯ ; ಆಸರೆ: "ಭಜನೆಗೆಡಿಸಂ', "ಭಜಿಸು' ಪರಾ. 
ಭಜನೆಮನೆಎ ಅನೇಕರು ಒಟ್ಟಾಗಿ ಒಂದೆಡೆ ಸೇರಿ ದೇವರ ಭಜನೆ 

ಮಾಡುವ ಸ್ಮಳ : ರಾಮನವಮಿಯಾದುದರಿಂದ ಅಂದು ಭಜನೆಮನೆಯಲ್ಲಿ 
ಬಹಳ ಜನ ಸೇರಿದ್ದರು (6). ಭಜನೆಮಾಡು ದೇವರನ್ನು ಕುರಿತು 
(ಗುಂಪಾಗಿ) ಹಾಡು. -ಸ್ತೋತ್ರ ಮಾಡು ; (ಸಾಮೂಹಿಕವಾಗಿ) 
ಸ್ತುತಿಸು: ಊರ ಹುಡುಗರು ಮತ್ತು ಹೆಂಗಸರು ಗಂಡಸರು ಆದಷ್ಟು 
ಹೊತ್ತು ಭಜನೆಮಾಡುತ್ತಾರೆ (ಕಳ್ಕೂಕು. ೪೨)... ಸಂ. ಭಜನ] 

ಭಜನೆಗೆಡಿಸು (ಕ್ರಿ). ಅಶ್ರಯವಿಲ್ಲದಂತೆ ಮಾಡು ; ನೆಲೆಗೆಡಿಸು : ಭಜನೆ 
ಗೆಡಿಸಿದನಧಟರನು ಸೂರ್ಯಜನ ಸರಿಭಟನಾವನಿಲ್ಲೆಂದಜಸುರರು ಕೊಂಡಾಡೆ 
(sans. ೨೨-೭೪). [ಭಜನೆ 4 ಕೆಡಿಸ್ಕು) 

ಭಜನೆವಂತ (ನಾ). ದೇವರ ಭಜನೆಯಲ್ಲಿ ' ತೊಡಗಿದವನು: ತ್ರಿಸಂಧ್ಯಾ 
ಕಾಲದ ಭಜನೆವಂತರೆಲ್ಲರು ಪುರಾಣದ ಪುಣ್ಯವಂತರು (ರೋಸಿ. ೦೦೬-೪3೬). 

[ಭಜನೆ 4. ವಂತ] 

ಭಜಾವಳಿ (ನಾ). “ಹೆಚ್ಚು ದೀರ್ಫಸ್ವರಗಳಿಂದಲೂ ಕೆಲವೇ ಹ್ರಸ್ವಸ್ವರ 
ಗಳಿಂದಲೂ ಕೂಡಿ, ಪ್ರತಿಸ್ಮಾಯಿಯಲ್ಲೂ ತಾನ ಪ್ರಾರಂಭ 
ಮತ್ತು ಮುಕ್ತಾಯವಾಗುವಿಕೆ” (ಸಂಗೀತಂ. 0). [EN] 

ಭಜಿ. ಬಜ, ಬಜ್ಜಿ, (ನಾ). ಕಲಸಿದ ಕಡಲೆಓಟ್ಟಿನಲ್ಲಿ ತರಕಾರಿ ಬಿಲ್ಲೆ 
ಗಳನ್ನು ಅದ್ದಿ ಕರಿದು ಮಾಡುವ ಒಂದು ಬಗೆಯ ಭಕ್ಷ್ಯ: ಕರಿದ 
ಎಣ್ಣೆಯಲ್ಲಿಯೆ ಕರಿದರೂ ಬಾಯಿಗೆ ನವೋನವವಾದ ರುಚಿಕೊಡುವ ಆ ಭಜಿ 
೬ « « ಸವಿಯಬೇಕೆಂಬ ಲವಲವಿಕೆಯಾಗುತ್ತದೆ (ರತ ೩೬). ಬಜೆ, ; 
ಕಡಲೆಬೇಳೆಯ ಹಿಟ್ಟನ್ನು ಬಜೆ ಮತ್ತು ಬೋಂಡಕ್ಕೆ ಅದ್ದಿಟ್ಟಾಗಿಯೂ 
* - ಉಪಯೋಗಿಸುತ್ತಾರೆ (68ಸಿ. ೬೬); ಆ ದಿನದ ಬಜೆ ದಿವ್ಯವಾಗಿತ್ತು 
(ಹರ. ೪) ಬಜ್ಜಿ: ಏನು ಕೊಡಲಿ ಸಾರ್‌, ಜಾಮೂನ್‌... 
ಬೋಂಡಾ, ಬಜ್ಜಿ (ವುಃಾಂ ೫). [.-ಮರಾ, ಭಜೇ] 

ಭಜಿಕೆ (ನಾ). ಒಂದು ಬಗೆಯ ವನಸ್ಪತಿ: “ಭಜಿನಕಾ-ಭಾರಂಗಿ” 
(೬49. 000). [2) 

ಭಜಿಯಿಸು 'ಭಜಿಸು' ನೋ. 

ಭಜಿಸು, ಭಜಿಯಿಸಂ (ಕ್ರಿ). ೧. ಪೂಜಿಸು ; ಆರಾಧಿಸು ; ತಂದೆ ಕೇಳೀರೇಳು 
ಲೋಕದ ತಂದೆಯಂ ಭಜಿಸದೆ ರತೀಶನ ತಂದೆಯು ಬಿದಿ ರವಿ ಶಿಫಿಗಳಂ 
ಭಜಿಸಿ ಕರ್ಮಕ್ಕೆ ತಂದೆ (೨ಸಫು. ೩.60); ವಂಯಿಮಾರ್ಣವನನೇಸು ಭವಂಗಳಲಿ 
ಭಜಿಸಿದರೊ ನಿನ್ನವರು (ಕುಂ: 0೬-೩೦); ಇಭಮುಖಂಗೆ ಗುಣಾಪಕ್ಕವಾಂ 
ಕೊಟ್ಟು ನಿನ್ನ ಭಜಿಸಿದರಿಷ್ಟಮಹುದೆಂದು ವರವನಿತ್ತು , , . ವಿರೂಪಾಕ್ಷ” 
ನೊಪ್ಪಿದಂ (ಕಂತ. ೨6-೬)- ಪಿ. ಸೇವಿಸು; ಆಶ್ರಯಿಸು: ಶಾಸ್ತ್ರ 
ಘನವೆಂಬೆನೆ ಕರ್ಮವ ಭಜಿಸುತ್ತಿದೆ (೧ರ. 306); ಅಗಣಿತ ಧುರವಿಜಯ 
ದೋರ್ಬಲರು ಮಣಿಮಯಮನಕುಟವರ್ಧನರು ಚರಣಕಾನತರಾಗಿ ನಳ 


ಭೂಪರನ ಭಜಿಸುತಲಿರ್ದರು (493. ೦೨೨; ಪತಿಯನೆ ಪರದೇವತೆ 
ಯೆಂದು ಭಜಿಸುವ ಸತಿಯರ ಸನ್ನುಶಿಸುವೆನು (೫2. ೨-4). ೩. 
ಧ್ಯಾನಿಸು ; ಚಿಂತಿಸು : ಭಜಿಸು ನಿತ್ಯಾನಿತ್ಯವಸ್ತುವ ವಿಜಯನಹೆ ಇಹಪರಕೆ 


ತತ್ವದ ನಿಜವಿದೆಲೆ (ಕಣಣ. ೪-00) ; ಆ ಯದುಕುಲೇಂದ್ರನಂ 


ಭಜ್ಜಿಸು 


ಭಜಸುವೆಂ ಚಿತ್ತಶುದ್ಧಿಯೊಳರಣ್ಮದೊಳು (ಕೈಮಿಠಾ. ೨-0೪). ಭಜಿಯಿಸು: 
೧. ಭಜಿಯಿಪೆನೆನ್ನ ಸತೃತಿಗೆ ಸತೃತೆಸಾಧನಮೆಂದು ನಾಂದಿಯೊಳ್‌ 
ನಿಜಕವಿತಾನುಕೂಲಗುಣಭದ್ರನಂ (ರರ್ಫುಣ. ೧-3೦) ; ಕದಿರ ರೇ: 
ಗುರುಪದಮಂ ಭಜಿಯಿಸುತೇಳುಂ ದಿನಮಿರ್ದು (ಧೃತಂ. ೬-೨೫) ; 
ಮಂತ್ರಜಪಂಗಳಿಂದೆ ಸಂಭಾವಿಪರಾವನಂ ಭಜಿಯಿಪರ್‌ ಮುನಿಗಳ 
ಮನುಗಳ (98. ೪-00೬). ೨. ಆ ಭುಜದೊಳೆ ಶಂಖಚಕ್ರನಳಿನೀಗದೆಗಳ್‌ 
ತೊಡರ್ದಂತೆ ಸೌಷ್ಠವಂ ಭಜಿಯಿಸಿದತ್ತು (೩8ರ. ೩-೭೪). ೪. ಹೊಗಳು ; 
ಸ್ತುತಿಸು ; ಭಜಿಯಿಸುವ ಪುಣ್ಮಪಾಠಕರ ಪರಕೆಗಳೊಳಗೆ ಬರುತಿರ್ದನಪ್ರ. 
ತಿಮಸುಕುಮಾರಶೇಖರಂ (ಸಂರ. ೩-60). ೫. ಅನುಸರಿಸು; ಪಾಲಿಸು : 
ಆದಿಯ ಚಕ್ರವರ್ತಿಗಳ್‌ ಭಜಯಿಸಿದೀ " ಪದಂ ಮಸುಳ್ಗುಂ (ಉತತ್ರ. 
60-೬೬), [ ಭಜನ 4 ಇಸ್ಟು] 

ಭಜ್ಜಿಸು, ಬಜ್ಜಿಸು (ಕ್ರಿ). ೧. ಕಾಳು ಮೊದಲುದುವನ್ನು ಹುರಿ. 
೨. ನಾಶಮಾಡು ; ತಲೆಯೆತ್ತದಂತೆ ಮಾಡು : ಸಜ್ಜಿಸಿದನು ಸ6ಲರು 
ಈಕ್ಷಿಸುತಿರೆ. ಭಜ್ಜಿಸಿದನು. ಎರಡು ತುಂಡುಮಾಡಿ (gan. ೬೦-೪ ). 
ಬಜ್ಜಿಸು ; ೨. ಗುಜ್ಮುಹೊಗುವುದು ಹೆಂಗಳಿದಿರಲಿ ಲಜ್ಜೆದೊರೆವುದು 
ಕೇಳುಬೇಕರ ಬಜ್ಜಿಸುವುದಿದು ನಿನ್ನ ಪೌರುಷದೆನುತ ತೆಗೆದೆಚ್ಚ (ಶ್ರಶ್ಮಾತ- 
08-೬೦). 

[ಭ್ಮುನ್ಯ (ಐ... ಐ. ಭಜ್ಜಣ. / ಸಂ. ಭರ್ಜನ) 4 ಇಸ್ಕು ] 

ಭಟ್ಕ "ಬಂಟ್ಕ' ನೋ. 

ಭಟ್ಕ (ನಾ). ೧. ಯುದ್ಧದಲ್ಲಿ ಕಾದುವವನು ; ಸೈನಿಕ ; ಬಂಟ ; 
ನಿರ್ಧರದ ಭಟ ಜೀವಗಳ್ಳ ನಲ್ಲಿ ಅದ್ಮಲಿಸಿಕೊಂಬನೇ (ಸರ್ಶ. ೨೦-೬೨೦) ; 
ಭಟರಶ್ಶ ಮನಶ್ಚಂ ಗಜಘಟೆಯಂ ಗಜಘಟಿ ತೆರಳ್ನು ರಥಮಂ ರಥಮುತ್ಕಟ 
ಭಯದಿಂದೋಡಿ ದಿಶಾತಟಮಂ ಮಣಗಿಗೊಳಿ ಹಲಾಯುಧಂ ತಳ್ತಿಟ್‌ದಂ 
(೫೨. ೬-೬೦); ರುಳವಿಸಿ ಪೊಯ್ವೆ ಖಡ್ಗ ಲತೆ ಮಿಂಚು ಭಟರ್ಕಳ ಬೊಬ್ಬೆ 
ಯಬ್ಬರಂ ಮೊಲಗು (ಕಳು. ೨-೨). ೨. ಪರಾಕ್ರಮಶಾಲಿ; ಶೂರ: 
1" ವೀರಃ, ಶೂರ, ವಿಕ್ರಾಂತಃ, ಭಟ, ಚಾರುಭಟಭ ೨. ಈ 
೫ ಕಲಿ” (ಜಗಯು, ೫6-೦) 5 ಭಟನಲ್ಲದಿರ್ದಡೆ ಬಾಣನಂದನೆಯ 
ಲಂಪಟಕೊರ್ಬನಂಫೈಸುವರೆ (ಕೋಶತ, 49-03), ೩. ಬೇಡ ; ಕಿರಾತ: 
“ಕರಾತಃ, ಶಬರ; . , , ಭಟ ಮಾಳ, ಮ್ಲೇಚ್ಛ ಈ ೮ ಬೇಡ 
ರ್ಮೊದಲಾಗುಳ್ಳಂತ್ಯಜಾತಿಗಳ್‌” (ಕಣಯು. 6-893). ೪, ಸೇವಕ; 
ದೂತ: "ಭಟಾಳಿ' ಪರಾ. [ಸಂ.] 

ಭಟಕ (ನಾ). ಸೇವಕ ; ಆಳು : ಬಡಿಯಂತಲಹರೆ ನಿನ್ನಯ ಭಟಕರುಗಳು 
ಬಿಡಿಸೆಂದು ತಮವೈತಂದು (ಇತತ, ೩೪-೭೬). [ಸಂ.] 

ಭಟಕಟಾಹ (ನಾ). ಸೈನಿಕರ ಗುಂಪು, ಸಮೂಹ ; ಸೈತಿರು ನೀನಾ 
ರ್ಗೆಂದು ತನ್ನಂ ನುಡಿದು ಭಟಕಟಾಹಕ್ಕೆ ೬ಣ್ಣಿಂದೆ ಸೂಸುತ್ತುರಿಯಂ 
ಕಲ್ಪಾಂತದುಗ್ರಾಂತಕನ ಮಸಕಮಂ ಕಾಳ್ದಿದಂ ರಾಜಪುತ್ರಂ (ತಂದ್ರಪ್ಪ, 
೫-೦೦೭). [ಸಂ.] 

ಭಟಗುತಿಗೆ (ನಾ). ಸೈನಿಕರಿಗಾಗಿ ಕೊಡುವ ದವಸ ಧಾನ್ಯ ಮೊದಲಾ 
ದುವು ; ನಾಉ ತೆಜುಮತಾ ಭಟಗುತಿಗೆಯ ಸುಂಕವನೂ ಸರ್ವಮಾನ್ಯ 
ವಾಗಿ ಬಿಟೆಉ (ಎ೪. x1, ಹಯ. 33-6೯; 1). [ಭಟ್ಕ *- ಆಗುತ್ತಗೆ) 

ಭಟಮಾನ್ಯ, ಬಟಮಾನ್ಯ (ನಾ). ವಿದ್ವಾಂಸನಾದ ಬ್ರಾಹ್ಮಣನಿಗೆ 
ರಾಜನು ಕೊಡುತ್ತಿದ್ದ ತೆರಿಗೆ ಇಲ್ಲದ ಭೂಮಿ ; ಉಂಬಳಿ : ಮಹಾ 
ಮಾತೋಶ್ರೀಯವರು ಕೊಟ್ಟ ಆನಂದೂರು ಭಟಮಾಂನ್ಶ ಗಿವ್ರತಿಣ೧ಸಹ 
ಆನುಭವಿಸಿಕೊಂಡುಯಿರುವಲ್ಲಿ (4೪. ಇ (3). ಮೈಸೂರು. ೫-೯; 2843) ; 
ಧರ್ಮಾದೀಕ್ಷಿತರ ಭಟಮಾನ್ಯದ ಹೊಲ (ಎಕ. 2%, ಶೆಂಗಳೂ. ೩-6 ; 1866); 
ಅನೇಕ ದೇವಾದಾಯ ಬ್ರಹ್ಮಾದಾಯ ಭಟಮಾನ್ಮಗಳನ್ನು ಬಹಲ್‌ಮಾಡಿ 


೬೬೯೭ 


ಭಟಾರೆ 


(ಖುಶಾರಂ. ೫, ೩). ಬಟಮಾನ್ಯ: ಅದಕ್ಕೆ ಮೊದಲು ಬಟಮಾನ್ಯವೆಂದು 
ಬೆಳೆದದ್ದರಲ್ಲಿ ಅರ್ಧದಿನಸಿಯು ವೃಶ್ತಿವಂತರಿಗೆ ಬರುತ್ತಿತ್ತು ). 
[ಇ ಭಟ್ಟಮಾನ್ಯ ] 


[CT 


ಭಟರಾಜು (ನಾ). (ಹಿಂದೆ ಮೈಸೂರುಮಹಾರುಜರ ದರ್ಬಾರು 


ಸಂದರ್ಭದಲ್ಲಿ) ಬಿರುದುಗಳನ್ನು ಹೇಳಿ ಹೊಗಳುತ್ತಿದ್ದ ಒಂದು 
ಜನವರ್ಗ ; ಭಟರಾಜು ಎಂದು ಕರೆಸಿಕೊಳ್ಳುತ್ತಿದ್ದವರ ವ:ಶಳ್ಕಿ ರು 
ಇಂದಿಗೂ ಮೈಸೂರಿನಲ್ಲಿ ಇದ್ದಾರೆ (649). 

[ಭಟ್ಕ (ಇ ಬುಟ್ಕ) 4 ರುಜ್ಯು, / ತೆಲು, ಭಟ್ರಾಜು] 


ಭಟರಿ 'ಭಟಾರಿ' ನೋ. 
೩0] ಭಟಸಂಘ (ನಾ). ಎ ಭಟಕಟಾಹ : 


ಭಟಸಂಘಕ್ಕ ದಟೆಂತುಟಂತುಟೆ 
» ಎ ದರ್ಶನಂ ಸರಲಧರ್ಮಕ್ಕೆಂ (ರರ್ಕಾಮ್ಮ, ೦-೬೨). [ಸಂ,] 


ಭಟಹ (ನಾ). (?) : ನರಿದಾವಿ[ಳೆ]ನಾಡುಳ್‌ ಮೃಗೇಶನಾಗೇನ್ಸಾ ಭೀಳ 


ರ್ಭೃ್ಯಟಹರಪ್ಪೊಂ*್‌ ಶ್ರೀಮ್ಮ ಗೇಶನಾಗಾಹ್ವೆಯರಿವ್ದ ಚು 
೬-೫; 450) - [?] 

ಭಟಾಂಗ (ನಾ). ಹೊಗಳಿಕೆ; ಪ್ರಶಂಸೆ : ಆಖಿಳವೀರರೊಳಿಲ್ಲ ಸರಿದೊರೆ 
ನಿನಗೆ ಬಾಯಲಿ ಬಲ್ಲಿದನು. ನೀನಹೆ ಭಟಾಂಗದ ಮಾತದಂತಿರಲಿ 
(ಕುಪ್ಶಾರ್ರೋ. 8-54); ಹಿಂದೆ ಹಿಂದೆ. ತಿಂಮ; ತಿಂದುನ ಕೈಯಲ್ಲಿ ಚಾಮರ, 
ಬಾಯಲ್ಲಿ ಭಟಾಂಗ (ಜನ್ಮಾಂದ- ೬೩). “ಭಟ್ಟಂಗಿ ಪರಾ. 

[ಭಟ ( ಬಂಟ) + ಅಂಗ] 

ಭಟಾಗ್ರಣಿ (ನಾ): ಬಹಳ ಪರಾಕ್ರಮವುಳ್ಳವನು: ಶೂರಾಗ್ರೇಸರ ; 
ಅರರೆ ಛುಪುರೆ ಕರ್ಣ... ಭಟಾಗ್ರಣಿ ನಿನ್ನ ಸರಿದೊರೆಯೆರಡುಯುಗ 
ದಲಿ ಕಾಣೆನು (೪೪. ೨೭-೨೦). [ಸಂ.] 

ಭಟಾರ, ಬಟಾರ್ಯ, ಬಳಾರ, ಭಟ್ಟೋರ. ಭಳಾರ, ಭಟ (ನಾ). 
೧. ಪೂಜ್ಯವ್ಯಕ್ತಿ; ಗೌರವಾನ್ವಿತ ; ಮಾನ್ಯ. ಪಿ. ಯತಿ; ಗುರು: 
ಗಾಮುಣ್ಣ ಪ್ರಜೆರ್‌ ಸಕ್ಷಿಮೋವ ಕಾವಾಳಿಗಭಟಾರರ್‌ ಪಡೆದೋಂ್‌ 
ಮಣ್ಣಮ (ಎ೪, ೫1, ಕತ್ರರು. 39-3; ಸು. 6001); ಎನ್ನಂ ಜ್ಯೋತಿಷಮಂ 
ಕಲ್ಪಿಪ್ಪುದೆಂದೊಡೆ ಭಟಾರರೆಂದರ್‌ (ಯಾಣ: 8-೬೭). ೩. ಒಡೆಯ; 
ರಾಜ: ಸ್ವಸ್ತಿಕೀರ್ತ್ರಿವರ್ಮ್ಮ[ಸತ್ಕಾ)ಶ್ರಯ ಶ್ರೀಪ್ರಥು[ವೀವಲ್ಲಭ] 
ಮಹಾರಂಜಾಧಿರಾಜ ಪರಮೇಶ್ವರಭಟಾರರ ರುಜ್ಮಮೋಯುತ್ತರೆಮಭಿ. 
ವೃದ್ಧಿಸಲ್‌ (ಅ. ೩೫. 6-೩; 761): ಶ್ರೀಅಕಾಲವರಿಷಭಟಾರರ್‌ ಪೃಥುವಿ 
ರಾಜ್ಯಜಕ್ಲಿಯೆ (2೩. ೪1, 00-9; 766) ; ಅಮೋಘವರ್ಷ ಶ್ರೀಪೃಥಿವಿ 
ನಲ್ಲಭಮಹಾರಾಜಾಧಿರಾಜಪರಮೇಶ್ವರಭಟಾರರ್‌ (ಏ9.. ೪೫೩, 303-3; 
ಕು-874)- ಬಟಾರೈ: ೩. ತ್ರಿಬುವನಕರ್ತ್ತಾರ 'ಬಟಾರರ್ತ್ರೃಪರಾಜ್ಯಂಗೆಯ್ಯೂ 
ತ್ರಿರೆ (ಕ, ೩ (8), ಶುಕಶಾ, ೩೧೬-೨; ಸು. 950). ಬಳಾರೇ ೧. ಉರಗನ 
ಜೊಂಪದಂತೆ ಸುರಿಯುತ್ತಿರೆ ಪೆರ್ಮಜ . , . ಕಲ್ಲ:ಬಳಾರನವೊಲ್‌ ತಪೋ. 
ಧನಂ ಮರಮೊದಲಿರ್ದನೆನ್ನದೊಡಲೆನ್ನದೊಡಂಬಡೆ ಮೇಘಕಾಲದೊಳ್‌ 
(*ರಂಪು. ೪-೦). ಭಟ್ಟೋರ : ೩, ಶ್ರೀಮಶ್ಯದಂಬಪನ್ನಾ (7ಸಂಪನ್ನನ್ಮಲ 
ಭೋರ[ನಾ]ಅರಿ ಕಕುಸ್ಮಭಟ್ಟೋರನಾಳೆ (8: oats cu 
ಸು. 450), ಭಳಾರ: ೨. ಕೇಶವನನ್ನಿ ಅಷ್ಟೋಪವಾಸಿ ಭಳಾರರ ಬಸದಿಗೆ 
ಪೂಜಾನಿಮಿತ್ತದಿಂ (ಇರ 1೪, ೦೮೦-೦೪ ; 1022) ; ಛುವಶಿವಭಳಾರರ 
ಕಾಲಂ ಕರ್ಚಿ ಧಾರುಪೂರ್ವ್ವಕ ಸರ್ಬ್ಬನಮಸ್ಕಮಾಗಿ , , , ಕೊಟ್ಟ ಗದ್ದೆ 
(690. ೦193, 45-03; ಸು. 1070): ಭಟುಂರ : ೨, ಅವರ ತಮ್ಮೋ 
'ಅಮ್ಮಯ್ಯಂ ದೇಗುಲಮಂ ಮಾಡಿಸಿ ಭಟಾಾರರ್ಗ್ಗೆ ಊರಮ್ಮೂಡಣ ಕಿಳಾರ. 
ಕೆಯ್ಕೊಳ್‌ . .. ಬಿ ಟ್ಟ (at. vir. seers. ೨೭-೦೨; 929); 

ಭುವನಶತ್ತಿ ಭಟಸಾರರ" (ಕ. 1x (6), ತನ್ಮಶ. 343-೬; 10ನೆಯ ಕತ). 

[< ಸಂ. ಭಟ್ಟುರ] 


(ಯಂ. 0೩೬, 


ಭಟಾರಕ 


ಭಟಾರಕ (ನಾ). ಇ ಭಟಾರ ೨: ಲೋಕಾಖ್ಯಳರಸರ್ತ್ತಮ್ಮಾ ವರ್ಷ 
ನಕ್ಕುತ್ತಿಗೆ ಕಪುಲಿಕ್ಕುಉಂಕಿ ಭಟಾರಕ ಪೊಯ್ದ ಪೊನ್ನೂಜುಗದ್ಯಾಣವೆ 
(ov. ಹಾ ಕೋರೆ. ೦೦-೪; ಸು. 763). [5 ಸಂ, ಭಟ್ಟಾರಕ] 

ಭಟಾರಿ, ಬಟರಿ, ಬಟಾರಿ,ಬಲಾರ್ಕಿ,, ಬಳರಿ, ಬಳಹರಿ, ಬಳಾರಿ, ಭಟರಿ, 
ಭಲಾರಿ, ಭಳಾರಿ, ಭಬರಿ (ನಾ). ೧, . ಒಂದು ದೇವತೆಯ 
ಹೆಸರು : ಮಾರಕಬ್ಬೆ ಭಟಾರಿಗೆ ಮತ್ತರ್ಪ್ರನ್ನೆರಡು ಮನೆಯೊಂದು 
ನ್ಯಾಸಂ (೧೬: ಸಸ ೬-3೩; 1012) : ಪಸಾಯಮನಿತ್ತ ಮಕುಟದ ಮುಕುಳ 
ಮನಾ ಕುಮಾರಿ ಮುಡಿಯೊಳಿಟ್ಟು ಭೆಟಾರಿ [ಕಾಣಾ ಭಟ್ಟ: ತ್ತಿ. ಭಟ್ಟ ಿರಿ]ಗೆ 
ಪೊಡೆವಟ್ಟು (6ರಕೇ. ೬-೦6 ನ); ಈಶಾನ್ಕಾಂದಿಶಿ ಭಟಾರಿಕ್ಷೇತ್ರಂ. 
(3ೌ33-. xx; 8-007) . ಬಟರಿ: ೨. ಒಂದು ಮನೆತನದ 
ಹೆಸರು ( ¥ ys ಬಟರಿಕುಲುಮಲವ್ಕೋಮ ತಾರಾಧಿನಾಥನ್‌ (ಕ್ಕು, 
0೩೬, ೧-೫: ಸು. 4): ಬಟಾರಿ; ೨. ಬಟಾರಿಕುಲದೊನಳು 
'ಕದಮೃನ್ಯಳ್ಳೋನ್‌ ಮಹಾಪಾತಕನ್‌ (ಬ್ಯ ಸು. 450)- 
ಬಲಾರ್ಕ, : ೧. ಬೆನಕ ಕಾರ್ತಿಕೇಯ ಭಗವತಿ ಬಲಾರಿ ಕಾಳಿ ಮಾಕಳಿ 
ಪ್ರಾಣಕ್ಕೂ. 0೨4೯ ೫ಸ್ಮಸರ). ಒಳರಿ: ೧. “ ಬಳರಿಯೆ 
ಮಾಕುಳಿ " (ತುಕಿ. ೦೧೩); ಬಳರಿಯ ನೊಂಂಪಿಗೆ ಬೀದಿಗೆ ಮುಳಿವರ 
ಮನೆಗಳ್ಲೆ ಮದ್ಮಷಿಗಳಲ್ಲಿಗೆ ಕೋಮಳೆಯಂ ಪೋಗಲ್ಕಿತ್ತಡೆ ಬಳರಿಗೆ ಪೂಯಿ. 
ವಿಡ ಹೋದ ಕುಜ್‌ಯಂತಕ್ಕುಂ (ಶುಡತಿ. 8-೨೪) ಸ: ಕೂಸಿಂಗೆ ಕುತ್ತ 
ವಾದೊಡೆ ದೇಶದ ಬಳರಿಯರ್ಗೆ ಕಂಡುವರೊಳ್ಳರ್ಚನೆಯಂ (ಸರತ: 
8-000); ಬಳರಿಯ ಬನದಿಂ ಪೊಜಮಟ್ಟಂ ಚಂಡಕರ್ಮನೆಂಬ ತಳಾಆಂ 
(ಕಕತ: 0-1). ಬಳೆಹರಿ: ೧. ದಿಟ್ಟೆ ಬಳಹರಿ ಮಾರಿ ಬತ್ತವ 
ಕೊಟ್ಟಿಣಂಗುಟ್ಟಲು (84, ೨೬); ತಮ್ಮಯ ಬಲ್ಲತನವನೇ ಮೆಜ್‌ 
ವಣ್ಣಂಗಳ ಬಲ್ಲತನದ ಬುಯೊಳು ಬಳಹರಿ ಬಲ್ಮುನಿಸುದಳಿದು ಹೊಗಲಿ 
(1. 0-0೩) - ಬಳಾರಿ: ೧. ದುಷ್ಟಬುದ್ಧಿ ತನ್ನ ತಂದೆಯಂ . , , 
ಬಳುರಿಯ ಮನೆಯಂ ಪರಕೆಯ ಕುಜ್‌ಯಂ ಪುಗಿಸುವಂತೆ - . . ಪುಗಿಸಿ 
(ಕಂತು. ೦೬೩-೦೦); ಕರೆಯದೆ ಉಡಿ ಕಂಟಿಸುವ ಕೂಂಟಣಿಯಂ ನೊಣಗಜ್ಜಿ 
ತಿಂಗೆ ಬೆಂಗುರುಟಿ ಬಳಾರಿ ಬಾಡಿಸುಗೆ ಚಂಡಿಕೆ ನುಂಗುಗೆ (6೫ರ. ೨-೦೦೬); 
ಬಳಾರಿ ನೀನಿತ್ತ ಕೂಸಂ ನಾಳಿ ರಕ್ಕಸಂ ಕೊಲಲೆಂದಿರ್ದಪ೦ (6ನಸ- 
೩೪-೨೪ ಐ), ಭಟರಿ; ೧. ಭಟರಿಯ ದೇಗುಲ ವಿನಕನ ದೇಗುಲ ಮಟವಮ 
[ದೇ]ರ ದೇಗುಲವ ಕೇಸವಾದಿತ್ಯರ ದೇಗುಲ (83೩೩. 1-1: 48-9; 935). 
ಪಿ ಶೌರ್ಯ್ಯೋದ್ಯಮಭರಿತೋ(ನ್ಮಾನ]ಪಶುಪತಿಯೆನ್ನು ಪೊಗಟಪ್ಪೊಟ್ಟಣ 
ಪಶುಪತಿನಾಮಧೇಯನಾಸರಕ್ಕೆಲ್ಲ ಭಟರಿಯಾ ಪ್ರೇಮಾಲಯ ಸುತನ್ನೆ 
(6,00. ೦೯೩೬, tu; 480). ಭಲಾರಿ : ೧. ಭಲಾರಿ ಭುಮಿಗದ್ದೆ ೫೦೦ 
(೪9. ೪ ೯೫ 7 444); ಭಲಾರೀ ಭೂಮಿ ೨೦೦ (19, ೫1೪, ೪೦-೨೯; 
134ೆಯ ಕತ). ಭಳಾರಿ: ೧. ತೆಂಕಣಕೋಡಿಯಾವೊಳಗಣ ಭಳಾರಿಯಾಲ 
ವಂತೆ ಹಡುವಲು ನಡೆದು (ಎ೪. ೪1 3ಕ್ಕನು, ೦೬೦-೪೩; 3197). ಭಬಿರಿ ; 
೧. ಅರಸಂ ಬನ್ನು ನೋಡಿ ಭಟರಿಗೆ ಬಿಟ್ಟ ಕೆಯ್ಮತ್ತಲೆರಡು (ಎಕ. 
೪115, 40. 99-00; 971)- [ಆ ಸಂ, ಭಟ್ಟಾರಿಕಾ] 

ಭಟಾಳಿ (ನಾ). ೧. ಯೋಧರ ಗುಂಪು. - ಸಮೂಹ: ಸ್ವಾಮಿ 
ಕಾರ್ಯದ ಹೊಜುಗೆಯುಳ್ಳ ನವಾಯ ಬಿರುದಿನ ಮುಜು;ವುಳ್ಳ ಭಟಾಳಿ 
ನಿಲುಪುದು ತಡೆವುದರಿಭಟರ (ಕುಣ್ಕ- 3೨-೭). ೨. ಊಳಿಗದವರ 
ಗುಂಪು; ಸೇವಕರ ಸಮೂಹ : ಸೆಲ್ವ ಭಟಾಳಿ ತಂದುಕೊಡೆ ಧೂಪಮ 

ನೊಲ್ಫೈಮಗಿತತ್ತ (ಉರಿ. ೦೦-೬೦). [ಸಂ. ಭಟಾಲಿ] 

ಭಟಿತ್ರ (ನಾ). ಸಲಾಕೆಯ ತುದಿಯಲ್ಲಿ ಚುಚ್ಚಿ ಸುಟ್ಟಿ ಮಾಂಸ : 
“ ಶೂಲ್ಯಂ, ಭಟಿತ್ರಂ - ಈ ೨' ಸುಂಟಗೆ” (ತಂದು. 
“ ಶೂಲಾಕೃತಂ, 


1೪-0೬೪); 
ಭಟಿತ್ರಂ. ಶೊಲ್ಕಂ _ ೩ ಕಂಡುಗೋಲಿಗೆ ಚುಚ್ಚಿ ಪಕ್ವ 


೬೬೯೮ 


ಭಟ್ಟಗುತ್ತ 


ಮಾಡುವ ಭಕ್ಷ್ಮಕ್ಕೂ, ಸುಟ್ಟು ನಂಚಿಕೊಳ್ಳುವ ಪದಾರ್ಥಕ್ಕೂ. ಪೆಸರು 
ಗಳು” (ಸಿಠ್ಕಾಂತಿ- ೨೭)- [೫0] 
ಭಟ್ಟ (ನಾ). ೧. ಅನೇಕ ಶಾಸ್ತ್ರಗಳಲ್ಲಿ ಪಾರಂಗತನಾದದನು ; 
ವಿದ್ವಾಂಸ : ಚಾಣಾಕ್ಯನೆಂಬ ಭಟ್ಟಸಂ ನಂದಂ ಪರಿಭವಿಸಿ (6ಕ್ಮಾಣ. 
ಆ ಭಟ್ಟನೀ ದುಷ್ಟಂಗೆ ಮುಮಾತುಗೊಟ್ಟೊಡೇನಪ್ಪದೆಂದು 
ಸಿರದೆ ನಡೆವುದುಂ (ಶಂತತಂ- ೦೪೬-೦೫); ವೇದಶಾಸ್ತ್ರದ ನಿಷ್ಠನೇ ಭಟ್ಟನೈ 
(ಎೀಕ್ಕಿಫಿ- ಪಿ. ವೈದಿಕಬ್ರಾಹ್ಮಣ ; ಸಂಪ್ರದಾಯಸ್ಥ 
ಬ್ರಾಹ್ಮಣ : ಕರಿಮರಿನಾಯಿ ಕುಂಯಿಗುಡುತಿತ್ತು ಭಟ್ಟರ ಬಾಯಿ ಒಟ 
ಗುಡುತಿತ್ತು (ಗಂ. ೪9-3); ಪಟ್ಟೀವೀಳ್ಯವಾದರೆ ಭಟ್ಟರಿಗಾಗದೇ?. (ಗಾರ). 
೩. ರಾಜರು ಮೊದಲಾದ ಹೊಗಳುವ ಊಳಿಗದವನು; 
; ಭಟ್ಟಂಗಿ ; ಗಾಣರ ಭಟ್ಟರ ಗೃಹವೀಧಿಗಳಿನಾ ಪುರಂ 
(ಉದ್ಯರಿ. 0-60); ಕೈನೆಗಹಿ ನುತಗುಣನ ಬಿರುದಾವಳಿಯ 
ಸಂಗತಿಯನಭಿವರ್ಣಿಸುವ ಸಮಯೋಚಿತದ ಮನ್ನಣೆವಡೆದು ಮೆಜ್‌ದುದು 
ಭಟ್ಟಸಂದೋಹ (ಕಣಣ: ಊಲ; ಭಟ್ಟಡೊಂಬರಿಗಿತ್ತು ಕೆಟ್ಟು 
ಹೋಗಲಿಬೇಡ ಸೃಷ್ಟಿಗೀಶ್ವರನ ಶರಣರಿಗೆ ಕೊಟ್ಟಿ ಹರೆ ಶ್ರೇಷ್ಠಪದವನ್ಕು 
(ಸ್ಮ, ಟಂ). ೪, ವಾರ್ತಾವಾಹಕ; ದೂತ ; ಕೌರವರಾಯನಲ್ಲಿಗೆ 
ಕಾಳೆಗದ ಕಾತರಿಗರಿವರಟ್ಟಿದರು ಭಟ್ಟರನು (ಕಾಣ್ಮಳ: ೦-೦); 
ಬರಡೇಳೆಂದು ಭಟ್ಟರನಟ್ಟಿದನು ಪಾಂಡವರ ಪಾಳೆಯಕೆ (ಕುಣಾರ್ರೋ- 
9). ೫, ದೇವಸ್ಥಾನದ ಪೂಜಾರಿ,-ಅರ್ಚಕ : ಭಟ್ಟರು ದೇವರಿಗೆ 
ಮಂಗಳಾರತಿಯನ್ನು ಮಾಡಿದರು. (ರೂಢಿ). ೬, ಅಡುಗೆ ಮಾಡುವ 
ವೃತ್ತಿಯನ್ನು ಅವಲಂಬಿಸಿರುವವನು ; ಬಾಣಸಿಗ ; ಪುಣ್ಯಾತ್ಮ 
ಅಡಿಗೆಭಟ್ಟನಿನ್ನೂ ಬಂದಿರಲಿಲ್ಲ" (ಊೀತಡ- ೬); ಕಾಫಿಹೋಟಲಿನಲ್ಲಿ 
ಗಿರಾಕಿಯಂತೂ ಯಾರೂ ಇಲ್ಲದಾಗ ಭಟ್ಟರು “ನರ್ಸಿ ಹೇಗಿದ್ದೀಯಾ?” 
ಎಂದರು (ಕೂಸ್ಷಿ. 50) ; ಭಟ್ಟರು ಎಲ್ಲರಿಗೂ ಬಡಿಸಿ ಹೊರಟು 
ಹೋದರು (ಊರ್ಸಿ. 6೩). ೭. ಕೆಲವು ಬ್ರಾಹ್ಮಣರು ತಮ್ಮ 
ಹೆಸರಿನ ಮಂಂದೆ ಸೇರಿಸಿಕೊಳ್ಳುವ ಪರಂಪರಾಗತವಾದ ಉಪಪದ ; 
ಕೂಸುಗಳ್‌ ಸೋಮಶರ್ಮಭಟ್ಟಂಗೆ ನಿಮ್ಮ ಮಗಳ್‌ ರಿಸಿಯರ ಪಕ್ಕದೆ 
ಶ್ರಾಮಬ್ರತಂಗಳಂ ಕೈಕೊಂಡು ಬಂದಳೆನೆ (ಕಠ್ಮಾರಾ- 0೩-0೭) ; ಈ 
ಪರಿಯಲಾ ಶುಕ್ರಭಟ್ಟರು ತಾ ಪರೀಕ್ಷಿಸಿಯವರ ಶಿಷ್ಯಗೆ ವ್ಯಾಪಿಸಿದ 
ವರತಶ್ತ್ವಬೋಧೆಯಸಾರದುನ್ನತಿಯು (16. ೪-೬) $ ಜೈಮಿನೀಯ. 
ಮಿಮಾಂಸಾಶಾಸ್ತ್ರಕ್ಕೆ ಪ್ರಮುಖ ಪ್ರಚಾರಕನು ಕುಮಾರಿಲಭಟ್ಟ 
(೪೫ರ. ೦೪). ೮. ಒಬ್ಬ ಪ್ರಸಿದ್ಧ ಮಾಮಾಂಸಕನ ಹೆಸರು 
“ಭಟ್ಟದರ್ಶನ', "ಭಟ್ಟಮತ' ಪರಾ. [ಸಂ.] 
ಭಟ್ಟಂಗಿ (ನಾ). ಹೊಗಳುಭಟ್ಟ; ಸ್ತುತಿಪಾಠಕ : ಈ ಭಟ್ಟಂಗಿಗಳ 
ಬಳಗದಿಂದ ಜಗತ್ತಿಗೆ ಆಗಬೇಕಾದುದಾದರೂ ಏನು (ಶುಕ್ಕಮ- ೨೬೬); 
“ಭಟ್ಟಂಗಿಗಳು ನಾವೂ: ಎಂದುಕೊಂಡು ಹೊಗಳಿ ಹೊಗಳಿ ಭಿಕ್ಷವೆತ್ತುವ 
ಒಂದು ಬಗೆಯ ಭಿಕ್ಷುಕರು "ಮಂತ್ರ ಹೇಳಿದ ಹಾಗೆ' ನುಡಿಯುವ ಪದಗಳು 
ಹಲವು (೫ತದ: ೦೩೩)- [ಭಟ್ಟ] 
ಭಟ್ಟಂಗಿತನ (ನಾ). ಹೊಗಳುವ ಕೆಲಸ ; ಸಾಕು ನಿಮ್ಮ ಈ ಬಡತನದ 
ಭಟ್ಟಂಗಿತನ (ಕೂಸ. ೪). [ಭಟ್ಟಂಗಿ +-ತನ] 
ಭಟ್ಟಗುತ್ತ (ನಾ). (?) : ಮನಿದೊಡೆ ಭಟ್ಟಗುತ್ತನ £ಟಾರದ 
ಪೊಲ್‌ ನೆಜ್‌ ತನ್ನ ೮ಯ್ದು ತನ್ನನೆ ಶಜ್‌ದೊಟ್ಟಿ ದಾಸವಧರಾತಳವಲ್ಲಭನಂ 
ಚತುರ್ಭುಜ೦ (ಅನಂಪು- ೪-೨೦); ಮುದ್ರೆಯ ವೋಲಗಕ್ಕೆ ಗದ್ಮಾಣಂ 
ಹನ್ನೆರಡು ಭಂಡಾರಣೋಲಗಕ್ಕೆ ಗದ್ಮಾಣಂ ಹನ್ನೆರಡು ಭಟ್ಟಗುತ್ತರು 
ಎರಡಕ್ಕಂ ಗದ್ಮಾಣ೦ ಇವ್ವತ್ತು ಕರ್ಪ್ಪೂರದಾರತಿಯವರು ಎರಡಸ್ಕಂ 
ಗದ್ಮಾಣಂ ಹದಿನಾಜು (ಏಳ. 113, ತಿಕ್ಕಿ, ೯೭-6೨) 3270). [2] 


ಬಾ 


1-3-09). 


ರಂಜಿಸುಗುಂ 


ಭಟ್ಟಗುತ್ತಿಕೆ 


ಭಟ್ಟಗುತ್ತಿಕೆ (ನಾ): = ಭಟಗುತಿಗೆ: ಆ ಮಹಾಜನಂಗಳು ಆ 
'ಚೆಕ್ರವರ್ತಿ ದಂಣಾ, ಿಯ್ಯುರಿಗೆ. ಕೊಟ್ಟ ದೇವರ ಭಟ್ಟಗುತ್ತಿಕೆಯ ನಿಯೋಗ 
೧ ಕೆ ಜೀವಿತ ಗ ೫ (ಬಳ. 701 (೩), ಬಗ. ಡಿ; 1954). 

[ಆ ಭಟಗುತಿಗೆ] 

ಭಟ್ಟಗೆಯಿ (ನಾ). ವಿದ್ವಾಂಸರಿಗೆ ಮಾನ್ಕವಾಗಿ ಕೊಟ್ಟ ಭೂಮಿ : | 8 

ಭಳಾರಿಗೆ ಮತ್ತ ೬ ಭಟ್ಟಿಗೆಯಿ ೬ ಚಟ್ಟಗೆಯಿ ಮತ್ತ ೭ (943. 15-1 


೩೪-೬; 981). [ಭಟ್ಟ * ಕೆಯಿ (ಎಕೆಯ್ಸ್‌)] 

ಭಟ್ಟಗ್ರಾಮ (ನಾ), ಇನಾಮು ಗ್ರಾಮ; ಜಾಗೀರು : ಬಾಳ್ಗುಳಿ 
ಕಾರಿಟ್ಟಗೆ ಮೊದಲಾಗೆ ಪಲವು ಭಟ್ಟಗ್ರಾಮಗಳುಮಂ ಯ 
66-20; 2060), ..: [ಐ ಇದು 'ಭತ್ತಗ್ರಾಮ' ಎಂಬುದರ ಅಪಲಿಬಿತ] [16 


ಭಟ್ಟತನ (ನಾ). (?) ; ಇಷ್ಟಲಿಂಗ ನಿದ್ರೆಯಲ್ಲಿ ಸೃಷ್ಟಿಯ ಮೇಲೆ 
ಬಿದ್ದು ಹೊರಳುವಾಗ ನಿಷ್ಠೆ ವಂತರೆಂತಾದಿರೋ . . . ಹೀಗಲ್ಲದೆ ಭಟ್ಟಿತನಕ್ಕೆ 
ಹೋರುವ ಭ್ರಷ್ಟಭಂಡರನೇನೆಂಬೆ (ನೋಳಬಾ- ೦೪-೬೦); “ಶ್ರೇಷ್ಠತನ, 
ಗೆಲುವು” (ಮೋರು. ಕೋಕ). (ಭಟ್ಟ, 4 - ತನ] 

ಭಟ್ಟದರ್ಶನ (ನಾ). ಕುಮಾರಿಲಭಟ್ಟನೆಂಬ ವದ್ಧಾಂಸನು ಪ್ರತಿಪಾದಿಸಿ|' 
ರುವ ತತ್ತ್ವ; ಭಾಟ್ಟಮತ ; ಭೆಟ್ಟದರ್ಶನನ್ಮಾ [ಸ] ಪ್ರಭಾಕರವ್ಯಾಖ್ಯಾತೃ |" 
ಗಳ್ಮೂವರ್ಗ್ಗಂ . ., ಸರ್ವ್ವನಮಸ್ಮಮಾಗಿ ಕೊಟ್ಟ ಕೆಯ್‌ (846. 
೬-೨-೦೩; 1088). [ಸಂ.] 

ಭಟ್ಟಬಾಣ 'ಬಟ್ಟಬಾಣ' ನೋ. 

ಭಟ್ಟಮಂಡಸ (ನಾ). ವಿದ್ವಾಂಸರು ಸಭೆ ಸೇರುವ ಮಂಟಪ : ಶ್ಲೋಕಾ| 8 
ರ್ಥಮಂ ಮನದೊಳಿ ಬಗೆದು. ಸಖಾಯನು ವೆತ್ತಿನೆಂದೊಸೆದುಮಾತನ 
ಬುದ್ಧಿಯಂ ಪರೀಕ್ಷಿಸಪ್ವೀಡಿ ಭಟ್ಟ[ಉಗಂ.ಟೈ]ಮಂಡಪದೊಳೀ ಶ್ಲೋಕಮಂ 
ಬರೆದು ಪೋದಂ (ಶಕ್ಕಾಕಾ: 0-6) ; “ರಾಜನ ಸಭಾಮಂದಿರ” 
(ನಡ್ಮಾರಾ. ಬಕ್ಕ. 300). [ಸಂ] 

ಭಟ್ಟಮತ (ನಾ). ಎಭಟ್ಟದರ್ಶನ ; *'ವ್ಯವಹಾರೇ ಭಟ್ಟನಯಃ” ಎಂದು 
ವ್ಯವಹಾರದಲ್ಲಿ , . . ಭಟ್ಟಮತಪ್ರಕಾರ ಪ್ರತ್ಯಕ್ಷ, ಅನುಮಾನ, ಉಪ 
ಮಾನ, ಶಬ್ದ, ಅರ್ಥಾಪತ್ತಿ; ಅನುಪಲಬ್ಧಿಯೆಂದು ಆರು ಪ್ರಮಾಣಗಳು 
(ಹಿಂದಹಾ- ೨00) - [೫0.7 

ಭಟ್ಟಮಾನ್ಯ (ನಾ). = ಭಟಮಾನ್ಯ ;  ಹಳೆಆಲಗೂಡುಗ್ರಾಮದಲ್ಲಿ 
ಭಟ್ಟಮುಂನ್ಕದ ತೆಂಗಿನಕಾಳು ಹೊಲ ೧ (ಎಳ. ೪ (೫) ತಿರುನು. ೦೪೦-೩8; 
3858) : ಪೂರ್ವದಿಂದ ನಡೆದು ಬರುತ್ತಿರುವ ದೇವದಾಯ ಬ್ರಹ್ಮದಾಯ 
ಧರ್ಮದಾಯ . . , ಸರ್ವಮಾನ್ಯ ಭಟ್ಟಮಾನ್ಯ ಉಂಬಳಿ ರಕ್ತ ಕೊಡಗೆ 
ಮುಂತಾದುವೇನೂ ಹೆಚ್ಚು ಕಡಮೆಯಾಗದಂತೆಯೂ, . , ಎಚ್ಚತ್ತಿರಬೇಕು 
(ರಿರುಗೂ- ೩೬-೨0), [ಸಂ.] 

ಭಟ್ಟವುತ್ತ (ನಾ)- (?) : ದುರ್ವ್ವಿನೀತಆರಸರಾ ದಣ್ಮನಾಯಕರು ಭಟ್ಟ 
ವುತ್ತರ್‌ ಸಾಸಿರ್ವ್ವರು ಒಲೆಯ ಅಯ್ನೂರ್ವ್ವರು ಬೆಯ ಮುನೂರ್ವರುಂ 
ಮಿ x ೬ ತಣ್ಣೆಯ ಮಹಾಜನಕ್ಕೆ ಧರ್ಮ್ಮನಿಮಿತ್ತ ಕೊಟ್ಟ ಸ್ಥಿತಿಯ 
ಕ್ರಮ ಜವುದೆನ್ನಡೆ (ಎಕ. %೪॥, ತುಮುಕೂ, ೪0-6: 90). [72] 

ಭಟ್ಟವೃತ್ತಿ (ನಾ) ಇ ಭಟಮಾನ್ಯ : ಮಾರಕಬ್ಬೆ ಭಟಾರಿಗೆ ಮತ್ತರ್ಪನ್ನೆ 
ರಡು ಮನೆಯೊಂದು ನ್ಯಾಸಂ ಪ್ರಭಾಕರವುವಂ 'ವಕ್ಕಾಣಿಸಿ .ಗುಣಶಾಸನದಿ| 49 
ನುಣ್ಣ ಭಟ್ಟವೃತ್ತಿ ಮತ್ತರೈವತ್ತು (ಎ3: ೫» ೬-3೪; 1012); ಬಾಲಶಿಕ್ಷೆಗಂ 
ನ್ಯಾಸದ ವಕ್ಕಾಣಕ್ಕಂ ವೃತ್ತಿಯ ಭೂಮಿಯೊಳಗೆ ಬಿಟ್ಟ ಭಟ್ಟವೃತ್ತಿಯೊಂದು 
(ಉತ. ಸಸ ಉಂ 1); ಪ್ರೌಢ ಉಪಾಧ್ಯಾಯರ ಜೀವನೋಪಾಯ 
ಕ್ಕಾಗಿ ಕೊಟ್ಟಿ ದಾನವನ್ನು ಭಟ್ಟವೃತ್ತಿ ಎಂದು ಕರೆದರೆ, ಪ್ರೌಢ 
ವಿದ್ಯಾರ್ಥಿಗಳ ಜೀವನೋಪಾಯಕ್ಕಾಗಿ ಕೊಟ್ಟ ದಾನವನ್ನು ಚೆಟ್ಟವೃತ್ತಿ | 48 
ಎಂದು ಕರೆದಿದ್ದಾರೆ (೪99. 23). [ಸಂ.] 


೬೬೯೯ 


ಭಟ್ಟ 


ಭಟ್ಟವ್ರಿತ್ತಿ (ನಾ). - ಭಟಮಾನ್ಯ ; ಎಬ್ಬಿತ್ತು ಗುಳ ಗಲ್ಲಿ ಭಟ್ಟವ್ರಿತ್ತಿ 
ಚಾವಯ್ಯ ೫% ಇದನಟವೆನೆನ್ನವ ವಾರಣಸಿಯುವ ಕವಿಲೆಯುವ 
ನಟ್‌ದೊ (ಕ, ೪ (೫). ಕುರು. ೪೭-೪; ಸು. 9ನೆದು ತತ): 

[ಭಟ್ಟ 4 ವ್ರತ್ತಿ] 

ಭಟ್ಟಾರ (ನಾ). -ಭಟಾರ ೩: ವಿಕ್ರಮಾದಿತ್ಯ ಸತ್ಯಾಶ್ರಯ ಶ್ರೀಪೃಥಿವೀ 
ವಲ್ಲಭ ಮಹಾರಾಜಾಧಿರಾಜಪರಮೇಶ್ವರಭಟ್ಟಾರರ್‌ (ಎಂ. 11, ೩೬೦-೨; 
740); ಸ್ವಸ್ತ್ಯಮೊ:ಘವರ್ಷಪೃಥುವೀವಲ್ಲಭಂ ಮಹಾರಾಜಾಧಿರಾಜಪರ 
ಮೇಶ್ವರಭಟ್ಟಾರರ ರಾಜ್ಯಾಭಿವೃದ್ಧಿಯೊನ್ನುತ್ತರಂ ಸಲೆ (ಇ. ೫೫೪7. 
೪-6 ; 906); ನುಗಶ್ರೀಯುಂ ... ತನ್ನ ಮುನ್ನಿನ ಪೊಲತಿಯಾಗಿ ಪುಟ್ಟಿದ 
ಭವಮನಣದು ಭಟ್ಟುರರ ಕಾಲ್ಗೆ ಅಗಿ. ಪೊಡವಟ್ಟು ಕುಳ್ಳಿರ್ದುಗಳ್‌ 
(ನಡ್ನಾರಾ- 0೨-39). [ಜಂ.] 

ಭಟ್ಟಾರಕ (ನಾ)- ೧. ರಾಜ, ಗುರು, ಹರಿಯರ ಹೆಸರುಗಳ ಕೊನೆ 
ಯಲ್ಲಿ ಗೌರವಾರ್ಥವಾಗಿ ಸೇರಿಸುವ ಒಂದು ಶಬ್ದ ; "ಪಾದಃ, 
ದೇವಃ, ಭಟ್ಟಾರಕ; ಈ ಮೂಲುಂ ಪೆಸರ ಕಡೆಯೊಳೀ ಪೂಜಾವ(ಚೆ)ನಂ"* 

); ಶಿವಗುಪ್ತಭಟ್ಟಾರಕರ್ಗಾಂ ಪಾರಣೆಯಂ ಮಾಡುವೆ. 

ತನ್ನಂಶೆಮನಾಕೆಯ ಗರ್ಭದೊಳವತರಿಸಿ ಯಮಭಟ್ಟಾ ರ 
ಕನಂತರ್ಧಾನಕ್ಕೆ ಸಂದಂ (ಕುಕಣ. ೦-೦೦೯ ಐ); ವಿಜಯಾಂಬಿಕೆ ಪಡೆದಳಜ್ರತ 
ಭಟ್ಟುರಕರಂ (ಕಣರ: ೨೦-೬೪). ೨. ಚಾಲುಕ್ಕರ ಬಿರುದುಗಳಲ್ಲಿ 
ಒಂದು ಭಾಗವಾಗಿ ಬರುವ ವಿಶೇಷಣ ; ಸ್ವಸ್ತಿ ನಿತ್ಯವರ್ಷ ದೇವ 
ಶ್ರೀಪೃಥುವೀವಲ್ಲಭ ಮಹಾರಾಜಾಧಿರಾಜ ಪರಮೇಸ್ವರ ಪರಮಭಟ್ಟಾರಕ 
(3722, Ix-i, ೩೭-೨; 992). [ಸಂ.] 

ಭಟ್ಟಿ 'ಬಟ್ಟೈ' ನೋ. 

ಭಟ್ಟಿ, ಬಟ್ಟಿ (ನಾ). ೧. ಮದ್ಯ ಮೊದಲಾದಂವುಗಳ- ಅರ್ಕವನ್ನು 
ತಯಾರಿಸಲು ಬಳಸುವ ಒಂದು ಬಗೆಯ ಹಬೆಯ ಸಾಧನ ; 
ನೀರು ಹಾಕಿದ್ದರಿಂದ ಭಟ್ಟಿಯೊಳಗಿಂದ ಆ ಹರಳಿನಲ್ಲಿ ಸೇರಿ ಗುಪ್ತವಾಗಿದ್ದ 
ಅನನುಭೂತೋಷ್ಠತೆಯ ಅನುಭವವಾಯಿತು (ಕುರಿಯು, 3-0೬ ; ಈ 
ಪೀಡಾಮನುಷ್ಯನನ್ನು ಭಟ್ಟಿಯಲ್ಲಿ ಹಾಕಿ ತೆಗೆದು. ಒಂದು ಫುಟ್‌ಬಾಲ್‌ 
ಮಾಡಬೇಕು (ಕೇಳಕ್ಕೆ. ೩೦). ೨. ಕಡಲೆ, ಪುರಿ, ಅವಲಕ್ಕಿ ಮುಂತಾದು 
ವುಗಳನ್ನು ಹುರಿಯುವ ಸ್ಥಳ: ಚಹದಂಗಡಿ: ಏಕನಾಥಶೆಟ್ಟರ ಚುರು 
ಮುರೆಯ ಭಟ್ಟಿಗಳನ್ನು ದಾಟಿ ಅವನು , , , ಸಂಕವನ್ನು ಸಮಾಪಿಸಿದ್ದ 
(ಹೂರಣ. 60). ೩. ಹಬೆಯ ಯಂತ್ರದಲ್ಲಿ ಕಾಯಿಸಿ ತೆಗೆದ ದ್ರವ 
ವಸ್ತು.- ಸಾರ ; ವಿವಿಧರಸಗಳ ಭಟ್ಟಿ, ಸೌಂದರ್ಯಕಾಮೇಖ್ಟ್ರ ಕವಿ 
ಜಗತ್ಸೃಷ್ಟಿಯದು (ಕಂಕುಳ. 910) ; ಒಡಲ ನರಕದ ಭಾಂಡ ಕುದಿಸಿ 
ಭಟ್ಟಿಯ ತೆಗೆದ ಮೋಹಿನಿಯ ಕಣ್ಣೀರ ಗುಟುಕನೆಷ್ಟೋ ಕುಡಿದೆ. (ಕಂತು. 
64-0). ೪. (ಆಲಂ) ಹದ; ರೀತಿ ;ರಚನಾಕ್ರಮ : ನಿನ್ನ ಪರಾ 
ಕ್ರಮಕ್ಕೆ ಇದು ಹೊತ್ತಲ್ಲ. ನಮ್ಮ ಕೆಲಸದ ಭಟ್ಟಿ ಕೆಟ್ಟೇತು (01೫. 00) ; 
ಭಟ್ಟಿ ಕೆಟ್ಟಿಲ್ಲವೆಂದು ಅವರ ಆಸೆ ಚಿಗುರಿತು (ಕ್ರ. "ವಕ್ರ. 20) ; ಒತ್ತಾಯ 
ದಿಂದ ಎಬ್ಬಿಸುತ್ತಿದ್ದರು. ಭಟ್ಟಿ ಕೆಟ್ಟದ್ದೆ ಅಲ್ಲಿ (ಗಾಕ. ಟ೨). ಬಟ್ಟಿ ; 
೧. ಸುಣ್ಣದ ಹರಳುಗಳನ್ನು ತಂದು ಬಟ್ಟಿಗೆ ಹಾಕಿ: ಅವನ್ನು ಸುಟ್ಟು 
ಸುಣ್ಣ ಮಾಡಬೇಲಂ (ಕುಂದಾ: ೪-0೪೬) ; ಒಬ್ಬ ರೊಟ್ಟಿಗಾರನೆ ಬಟ್ಟೆಯು 
ಮಿತಿಮಾರಿ ಕಾದದ್ದೇ ಈ ಅಗ್ನಿನಷ್ಟಕ್ಕೆ ಕಾರಣವಾಯಿತು (3೨ಗ್ಮೆಂಡ. 
0೬೪) ; ಬಿಟ್ಟಿ.ಸುಟ್ಟು ಹೋಯಿತೆಂದರೆ ಸೆಟ್ಟಿ ಬಿಟ್ಟಾನೇ. ? 
೨. ಅಲ್ಲಿ ಅವನ ಅವಲಕ್ಕಿಯ ಬಟ್ಟೆಯಿದ್ದಿತು (644. ೨). 

ಭಟ್ಟಿಯಿಳಿಸು ; ಬಟ್ಟೆಯಿಳಿಸು.೧. (ಬೇರು, ಎಲೆ ಮುಂತಾದುವು 

ಗಳಿಂದ) ಸಾರವನ್ನು ತೆಗೆ; ಜೀವಕನು ಒಂದು ರಾಶಿ ಅದು ಇದು. 
ಬೇರುಗಳನ್ನು ತಂದು ಭಟ್ಟಿಯಿಳಿಸಿ., , . ಔಷಧವನ್ನು ಪಕ್ವಮಾಡಿದನ್ನ 


(ಗಾರ). 


ಭಟ್ಟಿಗೆ ೬೭೦೦ ಭಣಿತೆ 
(ತತ್ತುಮು- 008) ; ಬಿತ್ತಬಿತ್ತದ ರಸವ ಸವಿದು ಸವಿದಾಕ್ಷಣದಿ ಆಯುಷ್ಯ| [ಭಣಗುಡು (ಕ್ರಿ); ಇಭಣಗುಟ್ಟು: ಒಂದು ದಿನ ಆಳಸ್ಮಾತ್ತಾಗಿ ಕುಮಾರಿ 
ಸಾರವನು ಬಟ್ಟಿಯಿಳಿಸುವ ತೆರದಿ... ಆವರ್ತಿ ಚೋದಿಸಿತು ? ಪಂಡಿತಳು ಕಾಣದೆ ಹೋದರೆ ಅಂದು ಇಡೀ ದಿನವೆಲ್ಲ ಅವನ ಮನಸ್ಸು 
(3ೌ0ರಕು ೩): ೨. (ಆಲಂ) ನಕಲುಮಾಡು ; ಕಾಪಿಹೊಡೆ : ಆ ಭಣಗುಡುತ್ತಿತ್ತು (ಸಮತ. 909); ನಮ್ಮನ್ನಿಳಿಸಿದ ಮನೆ ಭಣಗುಡುತ್ತಿರ 
ಮೂಲಗ್ರಂಥವನ್ನೇ ಇವರು ಭಟ್ಟಿಯಿಳಿಸಿದ್ದಾರೆ (ಕೂತಿ) - ಬಹುದು (ಕಃ: 10)- [ಭಣ್ಯ 3- ಕುಡ್ಮು (<ಕೊಡ್ಗು)] 
[- ಹಿಂ. ಮರಾ. ಭಟ್ಟೀ, / ಸಂ. ಭೃಷ್ಟಿ- ಹುರಿಯುವಿಕೆ] 5|ಭಣಭಣ (ನಂ). ಬೇಸರ, ಉತ್ಕಂಠೆ ಮೊದಲಾದ 


ಭಟ್ಟಿಗೆ (ನಾ). (? y: ಲ್ಲದೆ ಬಿಟ್ಟಿಯನು ಮಾಡುವಾಳಾದೆ ಭಟ್ಟಿಗೆ 
ಬಜುಬ[ಶಾಕಾಂ- ಬಚ್ಚೆಗರುಬನು] ನಾನಾದೆ ಕೊಟ್ಟಣವನು ಇನ್ನು ಬಟ್ಟಿ 
ಕೊಟ್ಟರೆ ನನಗಿಟ್ಟಿಕೆ ಭನಣಿ ಬರುವದು (ರುಂ: ೫-೪). 'ಬಟ್ಟಿಗೆ` 


a 


ಪರಾ. 1?) 
ಭಟ್ಟಿಗೆಯ್‌ (ಕ್ರಿ). ಭಟ್ಟಿ ಇಳಿಸು ; ಕರಗಿಸಿ ಶುದ್ಧಗೊಳಿಸು; ಮ್ರು 
ಮೂಷೆಯೊಳಿಕ್ಕಿ ಭಟ್ಟಿಗೆಯ್ವಂತೂದಿ €ರಗಿಪ್ಪದುರೆ (ಕಾಂತೀಶ್ವ. ೯-೦೦೦ ಐ). 
[ಭಟ್ಟೆ, 4 ಕೆಯ?) 
ಭಟ್ಟಿನಿ (ನಾ). ೧. ಒಡತಿ; ಯಜಮುಾನಿತಿ. ೨. [ಕಾವ್ಯಮಾ] 


ನಾಟಕಾದಿ ರೂಪಕಗಳಲ್ಲಿ ಚೇಟಿ ಮೊದಲೂದವರು ಪಟ್ಟದ ರಾಣಿ 
ಯನ್ನು ಬಿಟ್ಟು ಇತರ ರಾಜಪತ್ನಿಯರನ್ನು ಸಂಬೋಧಿಸುವಾಗ 
ಬಳಸುವ ಶಬ್ಧ : “ಕೃತಾಭಿಷೇಕಾ, ಮಹಿಹೀ--ಈ ೨ ಪಟ್ಟದೆರಸಿಯರ್‌. 
ಭಟ್ಟಿನೀಯೆಂಬುದುಟ್‌ದರಸಿಯರ” (ಇರರು. ೬೯-೩೬): ೩. ಪೂಜಾ 
ರಿಯ ಹೆಂಡತಿ ; ಇದು ತನ್ನ ಧಂದೆಗೆ ಸುಖಕರವಲ್ಲವೆಂದು ತಿಳದನೋ 
ಏನೋ, ಅಂತೂ ಈ ಭಟ್ಟಿನಿಯ ತಳ್ಳಿ ಬಿಟ್ಟುಬಿಟ್ಟ (ಶೂರುರಾ- ೧3೨). 
[ಸಂ. ಭಟ್ಟಿ ೫. 
ಭಟ್ಟಿಸುಂಕ, ಬಟ್ಟೆ ಸುಂಕ (ನಾ): ಭಟ್ಟಿಯಿಳಿಸುವ ಸಾರಾಯಿ ಮೊದ 
ಲಾದ ಮಾದಕಪದಾರ್ಥಗಳ ಮೇಲೆ ಹಾಕುವ ತೆರಿಗೆ; ಅಬ್ಕಾರಿ : 
(ಕೃತ್‌ಗೆ: 31, 399). ಬಟ್ಟೆ ಸುಂಕ: (8ಸುಣ್ಮಾ. 050). [ಭಟ್ಟ್ಯಿ--ಸುಂಕೃ) 
ಭಟ್ಟೋಪಾಧ್ಯಾಯ (ನಾ). ವಿದ್ವಾಂಸನಾದ ಉಪ.ಧ್ಯಾಯನ ಹೆಸರಿನ 
ಮುಂದೆ ಸೇರುವ ಒಂದು ಉಪಪದ: ಜನ್ನಯಭಟ್ಟೋಐಂಧ್ಯಾಯರ್ಗ್ಗೆ 
ಕಾಲ ಮತ್ತರು ೫೦ (126. ೯-೩-೩೦೯ ; 1002) : ಮನೆವೆರ್ಗ್ಗಡೆ ದಣ್ಣ 
ನಾಯಕ ಭಾಸ್ಕರಭಟ್ಟೋಪಾಧ್ಯಾಯ ಲಾಳ ಮಾಳವ ಸೌರಾಷ್ಟ್ರಗೌಡ 


ವಿಷಯಂ ಮೊದಲಾಗಿಯಂತ್ತರದಿಶಾವರದರಸುಮಕ್ಕಳೆಲ್ಲರುವೂ ಶ್ರೀ 
ಮದ್ಭುವನೈಕಮಲ್ಲದೇವರ  ಶ್ರೀಪಾದಾಂಉಧನದೀಕ್ಷೆಯ ಕೈಕೊಳ್ಳಿಸೆ 
(3342, Xx, 9೬-೩೬) 1072). [ಸಂ.] 

ಭಟ್ಟೋರ 'ಭಟಾರ' ನೋ. 

ಭಡಕ್ಕನೆ (ಅ). ಒಂದು ಅನುಕರಣಾವೃಯ ; ತಟ್ಟಿನೆ; ಕೂಡಲೆ: 
ಅವನ ನಗ್ಗಕರೂಪ ಕಣ್ಣ ಮುಂದೆ ನಿಂತಂತಾಗಿ ಬೆಚ್ಚಿ ಬಿದ್ದು ಭಡಕ್ಕನೆ 


ಕುಳಿತಲ್ಲಿಂದ ಎದ್ದು ನಿಂತ (ಶೂರಂ. 062) ; ಅಂದ್ರ ಏನಂತಿ ಒಮ್ಮೆ 
ಭಡಕ್ಕನ ಹೇಳಿಬಿಡು (ಜೊಸಂಸಾ- 0೪). [ಭಡಕ್‌ 4 --ಅನೈ) 

ಭಡವ (ನ್ಯ). ೧. ವ್ಯಭಿಚಾರಕ್ಕಾಗಿ ಗಂಡು ಹೆಣ್ಣುಗಳನ್ನು ಹೊಂದಿಸು 
ವವನು; ತಲೆಹಿಡುಕ; ಕುಂಟಣಿಗ. ೨. ಒಂದು ಬೈಗುಳು ಆ 

ಮಾಡುತ್ತಿದ್ದಾನೆ (ರೂ). 
[ಇ ಹಿಂ, ಭಡುಆ ; ಮರಾ, ಭಡವಾ, ಭಡುವಾ) 

ಭಡಾಭಡಾ (ಅ). ವೇಗವನ್ನು ಸೂಚಿಸಲು ಬಳಕುವ ಒಂದು ಅನು 
ಕರಣಾವ್ಯಯ ಏ ಸುಮ್ಮಾ, ದಮ್ಮಾ ಏಳ್ರೀ ಭಡಾಭಡಾ (ಮನಿ. ೭೯); 
ಭಡಾಭಡಾ ಊರು ಬಿಡಬೇಕ (ತುತ್ಮಾರಿ” 60)- 

ಭಣಗುಟ್ಟು (ಕ್ರಿ). ಬಿಕೋ ಎನ್ನು: ಬರಿದಾಗಿ ಕಾಣಂ : ಅವರೆಲ್ಲ ತೆರಳಿದ 
ಮೇಲಂತೂ ಇಡೀ ಮನೆಯೇ ಭಣಗುಟ್ಟುತ್ತಿರುವಂತೆ ಅವ! 
'ವಾದುದಿದೆ (ಜಾಕ್ಮಲ್ಮ. 0೩೦); ಆಕೆಗೆ - - - ಮನೆ ಬರಿದಾಗಿ ಭಣ! 
ಭಾಸವಾಗುತ್ತಿತ್ತು (62೫. ೪). [ಭಣ್ಯ -- ಕುಟ್ಟು] 


ಭಾವಗಳನ್ನು 
ತಿಳಿಸುವಾಗ ಬಳಸುವ ಶಬ್ದ: ಇಂದು ಏಕೆ ಭಣಭಣ? (5820. 5-0೭); 
ಅವರಿಗೊಂದು ಚಟುವಟಿಕೆ ಇಲ್ಲವಾಗಿ ಎನಿಸಬಹುದು 
(ರೇಕನೈ- 99) - 

ಭಣಭಣನೆನಿಸು- ಶೂನ್ಯವಾದಂತಾಗು; ಬಿಕೋ ಎನ್ನು; ಮಂಟಪ, 
ಅದಕ್ಕೆ ಕಟ್ಟಿದ ಬಾಡಿದ ತೋರಣಗಳಿಲ್ಲ ಈಗ ಭಣಭಣವೆನಿಸತೊಡಗಿದುವು 
(ಅಕ. ೦೮): ಭಣಭಣಸುರಿ-ಹಾಳು ಸುರಿ; ಶೂನ್ಯವಾಗು : ಅವರಿಲ್ಲದ 
ಸಾಲೆ ಭಣಭಣ ಸುರಿಯದತ್ತಿತು (ಗೂ: ೧೬೪) ; 


ಭಣಭಣ 


ಇನಾವಳಿಯು ಭಣ. 


ತತ್ತಿ (6ಕ್ತರೃ- ೦೦೮). 
ಭಣಭಣಗುಡು (ಕ್ರಿ); ಇಭಣಗಟ್ಟು : ಮಕ್ಕಳಿಲ್ಲದೆ ಭ ನಡುತ್ತಿದ್ದ 
ಪಾರ್ಜತಮ್ಮನೆ ಮನೆಯನ್ನು ನೊ ಡಿದ್ದ ಹಳ್ಳಿಯ ಇತರ ಹೆಂಗಸರೂ, , , 

` ಒಪ್ಪಿಕೊಳ್ಳುತ್ತಿದ್ದರು (ರುಂ. ೯). [ಭಣಭಣ*ಕುಡ್ಕು( ಆಕೊಡ್ಕು) ] 
ಭಣಿತ (ಗು). ೧. ಉಚ್ಚರಿಸಿದ ; ಹೇಳಿದ; ಮಾತನಾಡಿದ. 
ಪಿ. ಹೇಳಿಕೆ; ಮಾತು; ವಚ: 
ಭಾಗಮನಂತಗು: 


2 ಪ್ರಶಸ್ತಕರ್ಮಂಗಳ್ಳಿ ಚತುಸ್ಸಾ ನು 

ಡೆತಮೊಗಿ ಕಟ್ಟುಗುಂ ಇಂತನುಭಾಗಬಂಧಂ ಭಣಿತಮಾಯ್ತ್ತು 

ಸ್ಕಾಣಿತಕೆ ನಗೆ ಭಣಿತಕೆ ಮನೆ ಹೋಯಿತು ನಡುಗಿ 
(ಅರಳು. ೩3೩೬-೦೪). [ಸಂ.] 

ಭಣಿತಿ (ನಾ). ೧. ಮಾತು; ವಚನ: ನುಂದ ವಕ್ರಭಣಿತಿಗಳಾಶ್ವರ್ಬುಮಂ 

ಪುಟ್ಟಿಸೆ (8ಗ2- 6-00೭ ವ); ದಣಿಯೆ ಭೂಸುರರನ್ನೆ ಪಾನದಿಂ ದಂನದಿಂ 

. ಭಣಿತಿಗಳ ಮೃದುಮಧುರೆಗಾನಸನ್ಮಾನದಿಂ ಭೂಭುಜರ್‌ ಸಂಭ್ರಮಿ 


20. 


(ಕ್ಷಶಣ: 4-00); 


28) ಸಲು (ಹಣಣಗ. ೦-6.೦೪) ; ಭಿಣಿತಿ ಭಂಗಿಗಳಲ್ಲಿ ಮುಗಿದು ಕುಂಠಿತ 
ಮತಿಯು ವತ್ತೆ ತಲೆಯತ್ತಿ ನಿಂತಿದುದು ದಿತಿಸಂತತಿಯು (ಸೂರ್ಡುಶ- 
98-08)- ವಿ. ವಾಕೈರಚನೆ ; ವಾಗ್ಗುಂಘ : ಸಾಂಗತ್ಯದ ಇತರೆ ಕೃತಿ 
ಗಳಲ್ಲಿ ಚಿರಪರಿಚಿತವಾದ ಗಾದೆಗಳು, ಮಾತಿನ ಭಣಿತಿಗಳು ಧಾರಾಳವಾಗಿ 
೬. ಜಾನಪದಪ್ರಪಂಚಕ್ಕೆ ನಿಕಟವಾಗಿ ಸಂಬಂಧಿಸಿದಂತಿವೆ (ಸುವರ್ಣ.ಂ0೭). 

30 


[ಸಂ.] 
ಭಣಿತಿ (ನಾ). ೧. ಮಾತು: ವಚನ : ಸಕಲಸುರಾಳಿ ಭಣಿತೆಯಿಂ ಜಯ 
ಜಯ ಸ್ವಾಮಿಯವಧಾರೆಂಬುದೆಣಿಸಲೇನದಟ್‌ನೀಶಂಗಜಹರಿಮಂಖಾಖಿಲಂ 
ಮಕ್ಯಳಾಟದುತೆ (ಶಠ್ಮಕಾ. 00-೩೦) ; ರಣಮಖಖದೆೊಳೀ ಕ್ಷತ್ರಧರ್ಮದ 


ಕುಣಿಕೆ ತಪ್ಪದೆ ವೇದರಾಸ್ತ್ರದ ಭಣಿತೆ ನೋಯದೆ ವೀರವೃತ್ತಿಯ ಪದದ 
35] ಫಾಡಳ್‌ದು . . . ಜಿೀವದಾಸೆಗೆ ಮಣಿಯದಳಿದುದನೆಲ್ಲ ಬಲ್ಲರು 


(ಕುವ್ಮಾರ- ೪-೪೦) ಪ್ರಖುತಿಸಿದುವ] 


ಯಥಾರ್ಥದ ಭಣಿತೆಯಹುದು 
೨. ಚಮತ್ಕಾರವಾದ ಮಾತು; ವಕ್ರೋಕ್ತಿ : 
ರಮಣೀಯ ರಸಗಳ ಸೂಳುನುಡಿಗಳ ಸಡಗರಂಗಳ ಸಾಲ 
ಭಣಿತೆಯ ಬಂಧದೋಜೆಯ £ಥೆಯ ಪ್ರಥುಲತೆಯ ... ಕ ವೆ 
(87803. ೦-೬); ಹಲವು ಜನ ಸಾಧಕರನ್ನೂ ಸಿದ್ಧಂಮನ್ಮರನ್ನೂ ತನ್ನ 
ಬೆಳಕಿನ ತುಣುಕಿನ ಭಣಿತೆಗಳಿಂದ ಉದ್ದೀಪಿಸಿ . . , ಚಿತ್ರಿಸಿರುವ ಅಪೂರ್ವ 
ಕೃತಿಯಿದು ( 6530, ೦೯ ೫೪). ೩. ರೀತಿ; ಭಂಗಿ : ದೇವ ನೀನೀ 
ಪರಿಯ ಜಂಗೆಮಭಾವಭಣಿತೆಯ ಧರಿಸಿ ಬಂದರೆ ಗಾವಿಲರು ನಾವೆತ್ತ 
ಬಲ್ಲೆವು ನಿಮ್ಮ ಮಹಿಮೆಯನು ( ಶ್ರಶು0. 04೨೪0) ; ಜಗಳದಾಟದ. 
ಭೈರವನ ಭಣಿತೆಗಳೆಲಿರ್ದನು ಭಯರಸದ ಸೋನೆಗಳ ಸೂಸುತ ನಿಮ್ಮ 


ರಘುರಾಜೇಂದ್ರ ಸೇನೆಯಲಿ (ಕರಂ) ಅಪರಿಮಿತ ಬಲ ಭೂಸುರ 


(ತಮ್ಮಶಾಂ- ೦೦-೭6) - 
ಲಾಳಿತೆಯ 


ಬಜ್ಜಿ 


ತ್ರ 


ಭತ್ತ್ಯ 


ಮಹಾವಾರ್ಧಿ ಭಣಿತೆಯಲಿ ಕುಣಿಕುಣಿವ ಬಗೆಗಾಕ್ಷಣದೊಳಚ್ಚರಿವಟ್ಟುದೈ 
(ಕೋಗಡು- ೦೬-೩೬). ೪. ಚಟುವಟಿಕೆ; ಕೈಚಳಕ ; ಹೊಣಕೆಯಿಂ 
ಘನಮ್ಜರಂತೆಳ್ಹು ಧನುಗಳಂ ಭಣಿತೆಯಿಂದಾಂತು ಜೇವಡೆದ ರಭಸಕ್ಕರರೆ. 
ಪೆಣದ ವೋಲ್‌ ಜೀವಿಗಳ ನಿರ್ಜೀವಮಾಗೆ ( ತತುಪು. ೪-೨-೬). ೫. 
ಸ್ಪಷ್ಟತೆ : ಭಣಿತೆಯ ನುಡಿಯಿಂದ ಗುಣಮಣಿ ಪೇಳೀಗ ಮಣಿಮೂಗುತಿ 
ಯದೆಲ್ಲಿಯೆಂದ (ಮೂಗುತಿ. 3೨-೦೦೬). ೬. [ಸಂಗೀತ] ವಾದನ ಗಾಯನ 
ಗಳಲ್ಲಿಯ ಒಂದು ರೀತಿ (?) ; ಭಣಿತೆ ಬೆಡುಗು ಕಾಕು ಖಚರಂ 
ಗಮಕಂ . . , ದೇಸೆ ಪಲ್ಲಣೆ ಕಳೆಯೆಂಬಿವಂ ಮೆದು ಬಾಜಿಸಿದಂ 
ಮುರೆವೈರಿ ವಾಸಮಂ (3ಎ. ೩-೩) ; ಪೊಸ ಭಣಿತೆ ಬೆಡಗು ಮಧುರಂ 


೬೭೦೧ 


(ಕುಠ್ಮಾಳ- ೦-೬೫) ; ಕ್ಷಮೆಯಲ್ಲಿ, ಸತ್ತ್ವದಲ್ಲಿ ಶಾಂತಗಾಂಭೀರ್ಯುದಲಿ, 
ಭದ್ರರೂಪದಲ್ಲಿ, ತನುಕಾಂತಿಯಲಿ ಮೆರೆದನಾ ಶ್ರೀರಾಮಚಂದ್ರ ಂ 
(ಶ್ರೀಣಮಾ, ೨೬-೬6೨). ೩. ಅಂದವಾದ ಚೆನ್ನಾದ. (ನಾ). ೪. ಕ್ಷೇಮ; 
ಸುಖ; ಶ್ರೇಯಸ್ಸು: "ಶ್ವಃ(ಸ್ವ)ಶ್ರೇಯಸಂ . , . ಭದ್ರಂ. ಮ"ಗಳಂ 
ಈ ೧೧ ಒಳ್ಳಿತರ್ಕೆ ಪೆಸರ್‌” (ಶಣಯು, 3೦-೦೨೨3): ಮತ್ಯಾವ್ಯಮಂ ಮೆಚ್ಚಿ 
ಕೇಳ್ವಿ ಗುಣಂಗೊಳ್ಳ ಜನಕ್ಕಮಕ್ಕೆ ವಿಭವಂ ಭದ್ರಂ ಶುಭಂ ಮಂಗಳಂ 
(9೭4. ೦೨-೨೭) ; ಸಮಸಂದಿಷ್ಟಾರ್ಥಮಂ ಮಾಬಕ್ಕಿ ಕಾಂತನೃಲೋಕಸ್ತುತ 
ನಿನ್ನೊಳಿಂದು ವಿಜಯಂ ಭದ್ರಂ ಶುಭಂ ಮಂಗಳಂ (ತಳ. ೮-೬೪); ಎಲೈ 
ಭೂಮಿಪತಿಯೆ ನಿನಗೆ ಭದ್ರ ಮಾಗಲಿ (೧6ರ: ೪-೨8). ೫. ಜೋಪಾನ ; 


ನಯಂಗಳೊಳ್‌ ಶೋಭಿಸುವ ಕಾನಂಗಳೊಳ್‌ ಸಕಲರಾಗಂಗಳಿಂದೊಸೆದು | 19 ಸುರಕ್ಷಿತ ; ಅಭೇದ್ಯ : ಭದ್ರಮೆನಿಸಿರ್ದ ಕಂಸುಮಲಸದ್ರಸಮಂ ಪೀರ್ವ 
ತುಂಬುರ ನಾರದರ ಪಾಡುತಿರ್ದರೊಂದೆಸೆಯೊಳತಿವಿಭವದಿಂದೆ (404. ಪದದೊಳೊಪ್ಪಿತು. . , ಅಳಿನಿಕುರುಂಬಂ (೧. ೨-೬೩); ಉಮ್ಮತ್ತೂರಿನ 
೨-೩೪), [ ಸಂ. ಭಣಿತ] ವಶ್ವೆಯಣಾಧಿ ಭಂಡಾರಗಳು ಭದ್ರವಾಗಿವೆ (ಕ್ರೀಣಡು. 0); ಭದ್ರಾ ಮಾಡಿ 
ಭತ್ತ 'ಬತ್ತ' ನೋ. ದಷ್ಟೂ ನಿದ್ರೆ ಬಿಡುವುದಿಲ್ಲ (ಉತ). ೬. ದೃಢ ; ಗಟ್ಟಿ : ಎಳೆಗಳನ್ನು 
ಭತ್ತ್ಯ 'ಬತ್ತಾಯ` ನೋ. ಸುಲಿದು ಭದ್ರವಾದ ವಾರಗಳನ್ನುಗಿ ಮಾಡುತ್ತಾರೆ (ಕೃತಂ. ೬3); ಕೇಶವ 
ಭತ್ತಗಾವೆ (ನಾ). ಇನಾಮುಗ್ರಾಮ ; ಜಹಗೀರು: ಮದನಾವ[1] ರುಯನಗಿ ಸೆರೆಕುಡಿಯಲು ಕಲಿಸಿದುದು ಈ ಸೂರಪ್ಪನೇ ಎಂಬುದು 
ತಾರಮಂ ಕನಕದಂಡ ಚಾಮಠದುಂ . , , ಭತ್ತಗಾವೆಯಂ ಪಡದುದಾತ್ತ ಸಿದ್ಧಣ್ಣನ ಭದ್ರವಾದ ನಂಬಿಕೆ (010, ಬ). ಪ ಶುಭಲಕ್ಷಣಗಳುಳ್ಳ 
ಕವಿಶಿಲಕನೆನಿಸಿದಂ ಕವಿರತ್ನಂ (93. ೦೨-೩೦) ; ಶ್ರೀಮನ್ಮಹಾಸಾಹಣಾಧಿ | ಒಂದು ಜಾತಿಯ ಆನೆ; “ಭದ್ರಃ , ಮಂದಃ, ಮೃಗ; -ಎಂದಿಂತು 
ಪಠಿ[ಸೌ]ತಯನಾಯೇರ್‌ ಬೆಳ್ಟೊಲ ಮೂನೂಜಜಕೊಳಗಣ ಭತ್ತಗಾವೆ ಆನೆಗಳ ಮೂಜು ತೆಅನಕ್ಕುಂ” (ರಂದು. ೩೬-೬೨3) : ನಯನಿಪೆಣಸೂತ್ರ, 
ಎಲೆಯ ಪಸುಣ್ಣಿಯಂ ದುಷ್ಟನಿಗ್ರಹ ವಿಷಿಷ್ಟಪ್ರತಿಪಾಳನದಿನಾಳ್ವು ಸುಖ ಧಾರರ್‌ ನಿಯಮಿಸುವರ್‌ ಭದ್ರಮಂದಮ್ಮಗಸಂಕೀರ್ಣನ್ವಯದ 
ದಿನಿರೆ (8193, 2-1, ೬೬೨) ಸು? 3686) ; ದೆಣ್ಣನಾಯಕ ಲಕ್ಕರಸಂ|20| ನೃಪರಿಗಳಂ (ಪುತ್ತು: 3-೫). ೪, ವಿ: ಉನ್ನತವಂಶನುತ್ಸ ವ.ರೋತ್ತದು 


ಬತ್ತುಮ್ಬಿತ್ತಿ ಭತ್ತಗಾವೆಯೊಳಗಾಗಿ ಬೆಬ್ಬ ಕ್ವಿಲವೆರಡಜುನೂಜುಮ: 
ಆಳುತ್ತಮಿರ್ದ್ಮು (ಬ. 21112, 00-37 1104), 


ಭದ್ರಗುಣಾನ್ವಿ ತಂ ಜಗತ್ಸನ್ನುತದಾನಯುಕ್ತವಿಭವಂ . . , ಎನಗೀತನೆ 


ನಚ್ಚಿನ ಪಟ್ಟದಾನೆಯೆಂದೇಂ ನೇಜಿ ನಚ್ಚಿ ಮಾಡಿದನೊ ವಿಷ್ಣುನೃಪಂ 
ಧ್ವಜಿನೀಪತಿತ್ವಮಂ (ಕ, ೪1, ತಕ್ಕತು- ೦೬೦-೪೩; 1103 1); ಕರಿಯಿಂ 
ಭದ್ರಯುತು ಸರೋಜದೆ ಗುಣಾಧಾರಂ ವೃಷಾಧೀಶನಿಂ ಹರಭ್ತೂಂ . , , 
ಕುಮಾರಂ ಪುಟ್ಟುಮ ನಿಶ್ಚಯಂ (88೫. ೪೨೯), ೮. ದೊಡ್ಡದು: 
“ಬೃಹತ್‌ . . . ವಿಪುಳಂ, ಭದ್ರಂ» ವರಿಷ್ಮಂ-ಈ ೧೨ ಒರಿದು” (ಕಾಯು. 
೨೫೬-೮೪). ೯. ಬಂಗಾರ ; ಚಿನ್ನ. ೧೦. ಉಪ್ಪರಿಗೆ; ಮಹಡಿ; 
ಆಗಳ್‌ ದ್ರುಪದಂ ಪಚ್ಚೆಯ ನೆಲಗಟ್ಟಿನೊಳಂ , , . ಇಂದ್ರನೀಲದ ಭದ್ರ 
ದೊಳಂ .,. ಚಂದ್ರಕಾಂತದ ಚಂದ್ರಖಂಲೆಯೊಳಮೊಪ್ಪುವ ವಿವಾಹ 
ಗೇಡಮಂ ಸದೆ:ಯಿಸಿ (ಶುತರಾ- ೩-೭ ಪ); ಕುಂತೆ ಮಾಳಿಗೆಯ ಭದ್ರದ 
ಬಯಲೊಳಾಡಿದಳು ಹೊಡೆಸೆಂಡನು (ಶತಕ: ೪-03); ಮೇಲುಗುಡಿಗಳ 
ಉತ್ಪನ್ನ: ಕೆಜಿಯ ತೆಂಕಣ ಕೋಡಿವೊ[ಳ]ಗಣ ಭತ್ತಾದಾಯ (ಎಕ. 1x ಭದ್ರದುಪ್ಪರಶಾಲೆಗಳ , , , ರಾಜಾಲಯವನನುಕರಿಸಿದರು. ಕಂತೀ 
ತೆಂಕು, 54-38;1974): ಸರಲ ಭತ್ತಾದಾಯ ನಿಧಿ ನಿಕ್ಷೇಪ ಜಲಪಾಷಾಣ, .. ಕುಮಾರರಿಗೆ (ಕನ್ಮಾಣ: ೦೦-೪೪). ೧೧. ಪ್ರಮಾಣಕ್ಕೆ ಅನುಸಾರವಾಗಿ 
ಬಿಟ್ಟುಕೊಟ್ಟ ಧರ್ಮ (ುಕ- ೩1 ತತ್ರರು. ೪2-0೪; 1596). “ಬತ್ತಾಯೆ' ವಿಂಗಡಿಸಿರುವ ಐದಂ ಪ್ರಕಾರದ ಮನುಷ್ಯಜಾತಿಗಳಲ್ಲಿ ಒಂದು ; 
ಪರಾ. [ಭತ್ತ (ಇಬತ್ತ) 4 ಆದಾಯ] 56 ವರಾಹಮಿಹಿರನು ಮನುಷ್ಯರನ್ನು ಶರೀರದ ಅಳತೆ ಆಕುರದ ಮೇಲೆ ಐದು 
ಭತ್ತಾಯ 'ಬತ್ತಾಯ' ನೋ. ಜಾತಿಗಳನ್ನಾಗಿ ವಿಂಗಡಿಸುತ್ತಾನೆ : ಹಂಸಃ ಶಶ. ರುಚಕ, ಭದ್ರ, ಮಾಲವ್ಯ 
ಭತ್ತೆ 'ಬತ್ತಾಯ' ನೋ. ಎಂಬುವೇ ಈ ಐದು ಜಾತಿಗಳು (ಶರರ. 30೭): ೧೨. ಎತ್ತು; ಗೂಳಿ; 
ಭತ್ಯ "ಬತ್ತುಯ' ನೋ. ವೃಷಭ: “ಉಕ್ಷಾನ್‌, ಭದ್ರಃ . . . ಗ್ಯಾ ೯ ಎತ್ತುಗಳ ಹೆಸರು” 
ಭತ್ವ (ನಾ). 'ಭ' ಎಂಬ ಅಕ್ಷರ: “ಭತ್ವಕ್ಕೆ ಹ ಪ ವಮರ್ಕುಂ" (ಕಮದ. ೨6೨) (ರಾತಿ. ೨೪)- ೧೩. ಒಂದು ಪರ್ವತದ ಹೆಸರು: ಬಳಿಕ ಸುಗಂಧಶಿಖ 
[ಸಂ.] 40 ಸ್ಯ ಪಾರಿಜಿತಮೆಬ ಹದಿನಾಲ್ಕು ಕುಲಾಚಲಂಗಳೇ 

ಭದಂತ (ನಾ)- ೧. ಪೂಜ್ಯ; ಶ್ರೇಷ್ಠ. ೨. ಗೌತಮ ಬುದ್ಧ. ೩. ಬೌ ತ್ತೃವಿಪುಳವೆಂಬ ಕೀಲಕಪರ್ಪತಕ್ಕೆ ಪಶ್ಚಿಮದಿಕ್ಕಿನಲ್ಲಿಹವು (ನೇಕ. 
ಭಿಕ್ಷುಗಳನ್ನು ಸಂಬೋಧಿಸುವಾಗ ವಿಶೇಷವಾಗಿ ಬಳಸುವ ಶಬ 


[ಭತ್ತ್ಯ (೬ ಬತ್ತಾಯ) 4 ಗಾವೆ (ಗಾಮ) ) 
ಭತ್ತಗ್ರಾಮ (ನಾ). ಎಭತ್ತಗಾವೆ : ಜಯಸಿಂಹದೇವರು. . ಎಮಣ್ಮಳಿಸಾಸಿ 
ರೆಮುಮಂ ಪದಿನೆಣ್ಟು ಭತ್ತಗ್ರಾಮಗಳಂ ಬೆಳ್ಳಲಮೂನೂಜು [ಪು]ಲಿಗೆಜ್‌ | 25 
ಮೂನೂಜುದಂಂ. , ,ಅರಸು[ಗೆ]ಯುತ್ತಮಿರೆ (ಕೋಂ: 
1080). (ಭತ್ತ್ಯ (-ಆಬತ್ತಾಯ) 4 ಗ್ರಾಮ] 
ಭತ್ತವಟ್ಟಿ (ನಾ). (? ): ಮತ್ತಂ ಭತ್ತವಟ್ಟಿಯಂ ಗಡಿಯ ನಖರಂಗಳು 
ತನ್ಮುಂಗಡಿಯಲು ವರ್ಷಂಪ್ರತಿ ಚೈತ್ರಕ್ಕೆ ಹಾಗ ಮತ್ತಂ ಪೈತ್ರಕ್ಕೆ 
ಹಾಗಮಂ ಬಿಟ್ಟರ್‌ (3329. XV, ow 179). [2] 30 
ಭತ್ತಾದಾಯ (ನಾ). ಬತ್ತದ ಬೆಳೆಯಿಂದ ಬರುವ ಆದಾಯಂ; 


೧೪೩೦. ೭೬೯; 


ಶ್ರ 


ಥಾ 


ನ ೨೦೫). ೧೪. ಉತ್ತಮವಾದ ಪೀಠ; ಸಿಂಹಾಸನ: ವಿದುರ ಧೃತರಾಷ್ಟ್ರರು 

ಭದಂತನು ಮನವಾರೆ ಮಾತನಾಡಲಿ (ಬರತ. ೩೮ ಬಲಂ). [ಸಂ] ಸಹಿತ ಸುರನದಿಯ ಮಗನೈತಂದು ನವಭದ್ರದಲಿ ಕುಳ್ಳಿರ್ದನು ಪಸಾಯಿತ್ತ 
ಭದ್ರ (ಗು). ೧. ಮಂಗಳಕರವಾದ ; ಶ್ರೇಯಸ್ಕರವಾದ. ೨. ಶ್ರೇಷ್ಠ ಸಚಿಮುನಸಹಿತ (ತಕಕ. ೬-0). ೧೫. [ಜ್ಯೋತಿ] ಕರಣಗಳಲ್ಲಿ 
ವಾದ ; ಉತ್ತಮವಾದ : ದ್ವಿಜವರ್ಗ ರಚಿಸಿದ ತಳಿರ ಗುಡಿಗಳ ಪರ್ಣ |46| ಏಳನೆಯದು : ಬವ ಬಾಲವ ಕಾಲವ ತೈತುಲ ಗರಜ ವಣಿಜ ಭದ್ರಂಗಳಿಂ 


ಶಾಲೆಯ ಭದ್ರಭವನಿಕೆಯ . , . ಓಲಗಶಾಲೆ ಮೆಜೀದುದು ಧರ್ಮನಂದನನ ಬೇಳು ಚರಕರಣಂಗಳುಂ (£ಜೇಕ-೩30)- ೧೬. ಕತ್ತರಿಸುವುದು ; ಛೇದನ ; 


ಭದ್ರಕ 


“ಅಲಘು ಮದೇಭ ಪುಂಗವ ಸುಮಂಗಳ 
(ನಾರ: 000), [ಸಂ.] 

ಭದ್ರಕ (ಗು). ೧. ಶ್ರೇಯಸ್ಕರವಾದ ; ಮಂಗಳಕರವಾದ: ವಿ: 
ಅಂದವಾದ ; ಚೆನ್ನಾದ: ೩. ಪುಣ್ಮಕರವಾದ.- (ನಾ). ೪. ಒಂದು 
ಬಗೆಯ ವಂರ; ದೇವದಾರು. ೫. [ಛಂದ] ವರ್ಣಭಂದಸ್ಸಿನಲ್ಲಿ 
ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಒಂಭತ್ತನೆಯ 
ದಾದ ಬೃಹತಿ ಛಂದಸ್ಸಿನ ಒಂದು ವೃತ್ತ: ರೌದ್ರಮ್ನುಸುರಪಾವಕಂ 
ಕ್ಷುದ್ರಮಲ್ಲದಿರೆ ನಾಮದಿಂ ಭದ್ರಕಂ ಸರಸಿಜಾನನೇ ಸದ್ರಸಂ ಲಯಪದ 
ಕ್ರಮರ (ರೂರೋಂತಿಂ, ೨-0೦4). 

ಭದ್ರಕವಿದ್ರಾವಣ = ಚಾಳುಕ್ಕರಾಜನಾದ ಆಹವಮಲ್ಲನ ಒಂದು 

ಬಿರುದು: ಸಮಸ್ತಭುವನಾಶ್ರಯಂ . . .ಭದ್ರಕವಿದ್ರಾವಣಂ ಕೊಂಕಣ 
ಭಯಂಕರಂ ಉಭೆಯಬಲದಲ್ಲಣಂ' (ಗಣಪ. ೬-೬ ನ): [ಸಂ.] 

ಭದ್ರಕಾಲಿ, ಭದ್ರಕಾಳಿ (ನಾ). ೧. ಶಕ್ತಿದೇವತೆ; ದುರ್ಗೆ. ಭದ್ರಕಾಳಿ: 
೧. ನೋಡು ಬರುತಲಿರುವಳದೋ ರುವ್ರಭದ್ರಕಾಳಿಯು! ದೇವಿ. ಚಂಡಿ. 
ಚಾಮುಂಡಿ, ರಕ್ತರಂಂಡಮಾಲಿಯು ! (೫380-3). ೨. ದಕ್ಷನ ಯಾಗ 
ವನ್ನು ನಾಶಪಡಿಸಲು ಪರಮೇಶ್ವರನು ವೀರಭದ್ರನ ಸಹಾಯ 
ಕ್ಕಾಗಿ ಸೃಷ್ಟಿಸಿದ ಸ್ತ್ರೀದೇವತೆ ; ಹಸ್ತದ ಹಲಗೆ ಖಂಡೆಯವನಿರದೆ. 
ರುಳಪಿಸುತೆ ತೇರಿಂದಿಳಿದು ಸಲೆ ಭದ್ರಕಾಳಿ ಸಹಿತೆ ಗಂಡುಗಲಿವೀರಂ , . . 
ಬರುತಿರ್ದಂ (ತಂಪ್ರು- ೩೨-೪4). [ಸಂ. ಭದ್ರಕಾಲೀ ] 

ಭದ್ರಕಾಳಿ "ಭದ್ರಕಾಲಿ' ನೋ. 

ಭದ್ರಕುಂಭ (ನಾ). ಮಂಗಳಕಲರ ; ಪೂರ್ಣಕುಂಭ : “ಭದ್ರಕುಂಭಃ- 
ಪೂರ್ಣಕುಂಭಃ..೨ ಅರಮನೆಯ ಬಾಗಿಲು ಮುಂತಾದವುಗಳಲ್ಲಿ. ಳ 
ಕರವಾಗಿ ಇರಿಸತಕ್ಕ ಪೂರ್ಣ ೬ಲಶಗಳ ಹೆಸರುಗಳು” (ಸಿರ್ಕಾಂತಿ, ೨೪೫). 

[ಸಂ.] 

ಭದ್ರಗಜ (ನಂ). ಭದ್ರ ೭: ಅಂತಿರ್ದ ಸಕಲಶುಭಲಕ್ಷಣಾಕಾರಮುಮತ್ಕಾ 
ಯತಕರಮಂಮಿಂದ್ರನೀಲಚ್ಛಾಯಮತು ಮಹಾಕಾಯವಂುಮಪ್ಪ ಭದ್ರ 
ಗಜಮಂ ಕಂಡು (ಕಂರಾನೂಿ. ೦೦-೦೩೯ ನ) ; ಭದ್ರಗಜ ಆಜಕುಲದಲ್ಲಿ ಘರ್ಜಿಸಿ 


ಛೇದನ ಭದ್ರವಾಚಕಂ” 


ಕೊಂಬಂದೇ (ಸರ್ನನ- ೬೨೦) ; ಆಳಿದುದೈ ನೂಜಿರಸುಗಳು . , . ನುಗ್ಗಾದು 
ದೊಂಬೈನೊಜು ಭದ್ರಗಜ (ಕುಠ್ಮಾರ್ರೋ- ೦೦-೨೦)... [ಸಂ.] 
ಭದ್ರತಂತ್ರ (ನಾ). ಆಗಮಗಳಲ್ಲಿ ಒಂದು; ವೀರುಗಮದ 


ಹದಿಮೂರು ಭೇದಗಳಲ್ಲಿ ಒಂದು: ಪ್ರಸ್ತರತಂತ್ರ . . . ಭದ್ರ 
ತಂತ್ರ ವೀರತಂತ್ರಮೆಜು ವೀರಾಗಮದ ಹದಿಮೂಜು ಭೇದಂಗಳು 


(odes: ೭೦). [ಸಂ.] 
ಭದ್ರತಾಮಂಡಲಿ (ನಾ). [ರಾಜನೀ] ಪ್ರಪಂಚದ ವಿವಿಧರಾಷ್ಟ್ರಗಳ 
ನಡುವೆ ಸಂಭವಿಸಬಹುದಾದ ಯುದ್ಧಗಳನ್ನು ತಪ್ಪಿಸಿ ಜಗತ್ತಿನಲ್ಲಿ 
ಶಾಂತಿಯು ನೆಲಸುವಂತೆ ಮಾಡಲು ಸ್ಥಾಪಿತವಾಗಿರುವ ವಿಶ್ವ 
ಸಂಸ್ಥೆಯ ಒಂದು ಅಂಗಸಂಸ್ಥೆ ; ದೇಶದೇಶಗಳ ವಿವಾದಗಳನ್ನು 
ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವುಳ್ಳ ಸಮಿತಿ: 
(security 60//7611- ಪತ್ರಿ8-೬೩); ಭದ್ರತಾಮಂಡಲಿಯಲ್ಲಿ ರಷ್ಯ ಬಾಯ: 
ಸದಸ್ಮರಾಷ್ಟ್ರವಾಗಿದೆ (648). [ಸಂ. ಭದ್ರತಾಮ:ಡರೀ] 
ಭದ್ರತಾಸಮಿತಿ (ನಾ). - ಭದ್ರತಾಮಂಡಲಿ ; ಸಾರ್ವತ್ರಿಕಸಭೆ 
(General 4887180) ಭದ್ರತಂಸಮಿಶಿ (security ೦೦0೧೦1) - . - 
ಇವು ವಿಶ್ವಸಂಸ್ಥೆಯ ಆರು ಪ್ರಧಾನಅಂಗಗಳಾಗಿವೆ (ಕಂತಸ2- ೧೭). 
[8] 


ಭದ್ರತೆ (ನಾ). ಈಶಿಬಾಧೆಗಳಿಲ್ಲದೆ ಸ್ವಸ್ಥವಾಗಿರುವಿಕೆ; ಸುರಕ್ಷತೆ; 
ಕ್ಷೇಮ; ಅನೇಕ ಸಣ್ಣ ಸಣ್ಣ ರಂಪ್ಟಗಳ ಭವಿಷ್ಯ ಆರ್ಥಿಕ ಬೆಳವಣಿಗೆ 


೬೩೦೨ 


1 


20 


40 


ಭದ್ರೆಮಂಸ್ತಕ 


ಹೂಗು ಭದ್ರತೆಯು ಇಂತಹ ಆರ್ಥಿಕ ಒಕ್ಕೂಟಗಳ ಸ್ಮಾಪನೆಯನ್ನೇ 
ಅವಲಂಬಿಸಿರುವುದೆಂದು ಹೇಳಬಹುದು (6646 599). [ಸಂ, ಭದ್ರತಾ] 
ಭದ್ರದಂತಿ (ನಾ). ಎ ಭದ್ರ ೭ : ಎಣಿಕೆಯಿಲ್ಲದೆ ಕುಂಛಕರ್ಣನು ರಣಕೆ 
ನೂಕಿದ . . . ಥದ್ರದಂತಿಯನೆಂಟುಕೋಟಿಯನೆು. (೫೬ರ. ೨೫-೪). 
[ಸಂ. ಭದ್ರದಂತಿನ್‌] 
ಭದ್ರದಾರು (ನಾ). ಒಂದು ಬಗೆಯ ಮರ; ದೇವದಾರು: "ಚಕ್ರ 
ಪಾದಪಃ, ಪುರಿಭದ್ರಕಃ, ಭದ್ರದಾರುಃ, ದ್ರುಕಿಲಿಮಂ, ಪೀತದಾರು, 
ದಾರು, ಪೂತಿಕಾಷ್ಮಂ-೭ ದೇವದಾರುವೃಕ್ಷದ ಹೆಸರು” (ಸಿಯ್ಗಂತಿ. 039). 
[ಸಂ.) 
ಭದ್ರಪದೆ (ನಾ). [ಜ್ಯೋತಿ] ಪ್ರಸಿದ್ಧವಾದ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ 
ಇಪ್ಪತ್ತೈದು ವಂತ್ತು ಇಪ್ಪತ್ತಾರನೆಯ ನಕ್ಷತ್ರಗಳು ; ಪೂರ್ವಾ 
ಭಾದ್ರೆ ಮತ್ತು ಉತ್ತರಾಭಾದ್ರೆ ನಕ್ಷತ್ರಗಳು. [ಸಂ. ಭದ್ರಸದಾ] 
ಭದ್ರಪರ್ಣಿ (ನಾ): ಒಂದು ಬಗೆಯ ಸಸ್ಯ : ``ಗಂಭಾರೀ, ಸರ್ವತೋ 
ಭದ್ರಾ, ಕಾಶ್ಮರೀ, ಇ, ಶ್ರೀಪರ್ಣೀ, ಭದ್ರಪರ್ಣೀ, 
ಕಾಶ್ಮಯ ಮರದ ಹೆಸರು” (ಸಂತಿ. 030): 
*ಭದ್ರಪರ್ಣೀಗುಳ್ಳ (ಗೂಳ?)” (೬೩೦- 0೦0). [ಸಂ, ಭದ್ರಪರ್ಣಿೀ] 
ಭದ್ರಪೀಠ (ನಾ. ೧. ಶ್ರೇಷ್ಠವಾದ ಪೀಠ; ಸಿಂಹಾಸನ; 
“ಸಿಂಹಾಸನಂ ಭದ್ರಪೀಠಂ” (ನಗಣ: ೬5-0). ಪಿ. (ಪ್ರತಿಮೆಗಳ 
ಸ್ಥಾಪನೆಯಲ್ಲಿ) ಒಂದು ವಿಶೇಷ ರೀತಿಯ ಪೀಠ.-ಆಸನ : ಆ 
ಶಿವಾರ್ಚನೆಗುಪಯುಕ್ತಮಾಗಿ ಅನಂತಪೀಠ ಕಮಠಪೀಠ . . . ಭದ್ರಪೀಠ 
ಭಾವನೆಯೆಂದುಪಕಲ್ಪಿತಮಾದ  ದಿದ್ಯಮಂಟಪಮಧ್ಯಗತ ಸಿಂಹಾಸನಕ್ಕೆ 
(ನಿೇಕ- ೦೦೪) ; "ಮಯಮತ" ಎಂಬ ಗ್ರಂಥದಲ್ಲಿ ಪ್ರತಿಮೆಗಳಿಗೆ ಬೇಕಾದ 
ಪೀಠಗಳು ಅನೇಕ ವಿಧವೆಂದೂ, ಅವುಗಳಲ್ಲಿ ಮುಖ್ಯವಾದುವು ಛದ್ರಪೀಠ, 
ಪದ್ಮಪೀಠ . . , ಶ್ರೀಕಾಮ್ಮವೆಂದೂ ಹೇಳಿದೆ (ಉರವ: ೫0೬). [ಸಂ,] 
ಭದ್ರಬಲೆ (ನಾ). ಒಂದು ಬಗೆಯ ಸಸ್ಯ; ಸಾರಣೆ ಗಿಡ : “ಸಾರಣೀ, 
ಪ್ರಸಾರಣೀ, ಕಟುಂಭರಾ, ರಾಜಬಲಾ, ಭದ್ರಬಲಾ - ೫ ಕಿರಿಯ 
ಹಸಾರಣೆ ಗಿಡ, ಸಾರಣೇಗಿಡ” (೩ಿರ್ಕಾಂತಿ: ೦೪೭).  [ಸೆಂ. ಭದ್ರಬಲಾ] 
ಭದ್ರಬಾಹು (ನಾ). [ಜೈನ] ಐದನೆಯ ಶ್ರುತಕೇವಲಿ; ಚಂದ್ರಗುಪ್ತನ 
ಜೊತೆಯಲ್ಲಿ ಉತ್ತರಭಾರತದಿಂದ ಶ್ರವಣಬೆಳಗೊಳಕ್ಕೆ ಬಂದ 
ನೆಂದು ಹೇಳಲಾದ ಜೈನಮುನಿ : ಗೋವರ್ದ್ವನ ಭದ್ರಬಾಹು ವಿಶಾಖ 
ಪ್ರೋಷ್ಠಿಲ ಕೃತ್ತಿಕಾರ್ಯ್ಯ . , . ಮಹಾಪುರುಷಸನ್ತತಿಸಮವದ್ಯೋತಿ 
ತಾನ್ವಯ ಭದ್ರಬಾಹುಸ್ವಾಮಿನಾ (ಎಕ. 1, ೦.೪: ಸು- 600): ಇಂತು 
ಪದಿನಾಜುಂ ಕಂಡ ಕನಸುಗಳ ಫಲಂಗಳಂ ಸಂಪ್ರತಿ ಚಂದ್ರಗುಪ್ತಮಹಾ 
ರಾಜಂಗೆ ಭದ್ರಬಾಹುಭಟ್ಟಾರರ್‌ ಪೇಟ್ಜು (ವಡ್ಮಾಂ. ೪೬-0೪). [ಸಂ.] 
ಭದ್ರಮಂಟಪ (ನಾ). ೧. ಮದುವೆ ಮುಂತಾದ ಮಂಗಳಕಾರ್ಯ 
ಗಳನ್ನು ನಡೆಸುವ ಮಂಟಪ; ಶುಭಕಾರ್ಯಕ್ಕಾಗಿ ಕಟ್ಟಿದ ಮಂಟಪ: 
ಪಾಂಚಾಲೆ ಪೊಕ್ಕಳು ಭೆಪ್ರಮಂಟಪಶಾಲೆಯನು (ಕಾಣ. ೧೪-೦) 
ದಂಡಿಗೆಯನಿಳಿದನಾರತಿಗಳ ನಿವಾಳಿಯಿಂ ಚಂದ್ರಹಾಸಂ ಭದ್ರಮಂಟಪ 
ದೊಳು (ಕೈಬಕಾ- ೩೦-೦೪); ಆನಂತರಮವಂಬೆರಸಲ್ಲಿಂ ಸಲ್ಲೀಲೆಯಿಂದೇ 
ಕಂದು ಭದ್ರಮಂಟಪದ ಮುಂದಣ ಮುತ್ತಿನ ಮೊಗಸಾಲೆಯೊಳ್‌ , , , 
ಓಲಗಂಗೆೊಟ್ಟು (ಉಾಜಕ. 0೩-೬೦ 5). ವ. ಅತ್ಯುತ್ತಮವಾದ ವಿಶ್ರಾಂತಿ 
ಕರುಮಾಡ ಭದ್ರಮಂಟಪ ರಮ್ಮಭವನದೊಳುರುತರನಾಟ್ಕ 
«ಎ ಎಸೆಗು (ಕರತ, ೦-೨೩). [ಆ ಸಂ. ಭದ್ರಮಂಡಪ] 
ಕ (ನಾ). ಒಂದು ಬಗೆಯ ಔಷಧಿಮೂಲಿಕೆ ; ಕೊನ್ನಾರಿ 
ಭದ್ರಮುಸ್ತಕಃ, ಗುಂದ್ರಾ - ೨ ಕೆಂಪಛಾಯೇ ಭದ್ರಮಸ್ತ 
ಭದ್ರಮುಸ್ತಗಳು" ( [ಸಂ,] 


ಸಸ್ಯ: 


ಶೀವನೆಯ 


ನಗಳು” (ಸಿದ್ಯಾಂತಿ- ೮೪೮). 


ಭದ್ರಮುಸ್ತೆ 


ಭದ್ರಮುಸ್ತೆ (ನಾ). ಎ ಭವ್ರಮುಸ್ತಕೆ ; “ಮುಸ್ತಕಃ, ಕುರುವಿಂದಃ, 
ಭದ್ರಾ, ಜಳದಃ -ಈ ೪ ಭದ್ರಮಂಸ್ತೆ” (ಶರಾಯು- 603-9೩6); ಭದ್ರಮಸ್ತೆ 
೬ ೬ ತಾವರೆಬಳ್ಳಿ ಇವಿಷ್ಟನ್ನು ಆಡಿನ ಹಾಲಿಂದ ಅರೆದು ಕುಡಿಯ 
ಕೊಡಿಸಲು ಕತ್ತೆ ಮೊದಲಾದುವುಗಳ ವಿಷ ಪರಿಹರವಹುದು (ಪೈ ರತಾ. 11: 
೨೦೫) ; ಕೋಷ್ಟೆಂ ಪದ್ಮಕಂ ಕರ್ಪೂರ ಬಾಳದ ಬೇರು ಪುಷ್ಕರಂ ಭೆದ್ರಮುಸ್ತೆ 
ಯಿವಂ ಸರಿಗೊಂಡು (೫ರುಣ- ೨೬೬). [ಸಂ. ಭದ್ರಮುಸ್ತಾ] 

ಭದ್ರಯವ (ನಾ). ಕೊಡಸಿಗೆಯ ಹಣ್ಣು : “ಕಳಿಂಗಂ, ಇಂದ್ರಯವಂ. 
ಭದ್ರಯವಂ . . . ಕೊಡಶಿನ ಹಣ್ಣಿನ ಹೆಸರುಗಳು” (ಸಿರ್ಯಾಂತಿ- ೦೨೭). [ಸಂ.] 

ಭದ್ರಯ್ಯ (ನಾ). ಒಬ್ಬಾತನ ಹೆಸರು : ಮತ್ತಲೆರಡು ಸ್ಥಾನಮಗೊಟ್ಟೆ 
ಗಡಿಯ ಭದ್ರಯ್ಮನ ಕಲ ಕನ್ನಯ್ಯ ಕಬಸ್ತಿದೆ (ಎ೪. vu ಸೊರಂ- 
91), [ಭದ್ರ 2. ಅಯ್ಯ 

ಭದ್ರಲಕ್ಷಣ (ನಾ). ೧. ಮಂಗಳಕರವಾದ ಗುರುತಂ,- ಚಿಹ್ನೆ : ಶೂದ್ರ 
ರೈಸಿರಿ ವೇಶಿಯರುಯಿಹ ಭದ್ರಲಕ್ಷಣವವರ ಕೇರಿಲಿ ವಿದ್ರುಮದ್ವಾರ 
ಲಾಯಂಗಳು (ಪು. 30-3೪). ೨. ಭದ್ರವೆಂಬ ಜಾತಿಗೆ ಸೇರಿದ 
ಶ್ರೇಷ್ಠವಾದ ಆನೆಯ ಗುರುತು, - ಚಿಹ್ನೆ. ೧, ೨: ದಾನದಿಂ 
ದೊಡಂಬಟ್ಟಿರೆ ಭದ್ರ ಲಕ್ಷಣಗುಣಾನ್ವಿತನಮ್ಮನ ಗಂಧವಾರಣಂ ಪುಟ್ಟ 
ನರೇಂದ್ರ ರಾಜ್ಯಮುದಿತೋದಿತಮಾಹದಮಲ್ಲದೇವನಾ (ಗರಾಯು ೦-೦೦); 
ವರದಾನೋನ್ನತ ಭದ್ರಲಕ್ಷಣಪದಂ ಪದ್ಮಾನುಷಂಗಿತ್ವಮಾಗಿರೆ ವೆಂಪಚ್ಚರಿ 
ಯಾದ ದೇವಗಣಪಂ ರಕ್ಷಿಕ್ಕೆ ಭೂಚಕ್ರಮಂ (8ಗ2- 0-೩). ೩. ಉಪ್ಪರಿಗೆ 
ಯಂ ಮನೆಯ ಲಕ್ಷಣ. - ಸ್ವರೂಪ. ೧. ೩; ಅದು ಬೀರಿಂಯ 
ಕರುಮಾಡದ ತೆಜದಿಂ "ಭದ್ರಲಕ್ಷಣೋಪೇತಂ (ತುದ್ರಶೆ. ೯-೦೦೦), [ಸಂ.] 

ಭದ್ರವಾಹು (ನಾ).ಎ ಭದ್ರಬಾಹು : ಶ್ರೀ ಭದ್ರವಾಹುಸಚಂದ್ರಗುಪ್ತ 
ಮುನೀನ್ಹ )ಯುಗ್ಮದಿನೊಪ್ಪೆ (£೪.11. ೩೧-೦: ಸು. 930) -[ ಆಭದ್ರಬಾಹು] 

ಭದ್ರಶಾಲ, ಭದ್ರಶಾಳ (ನಾ). ೧. ಅರಮನೆ ಮೊದಲಾದ ದೊಡ್ಡ 
ಭವನಗಳಲ್ಲಿರುವ ಶ್ರೇಷ್ಠವಾದ ಭಾಗ ; ತೊಟ್ಟಿ. ೨. [ಜೈನ] 
ಮೇರುಪರ್ವತದ ತಳಭಾಗದಲ್ಲಿರುವ ಭದ್ರಶಾಲ. ನಂದನ. ಸೌಮ 
ನಸ ಮತ್ತು ಪಾಂಡುಕವೆಂಬ ನಾಲ್ಕು ವನಗಳಲ್ಲಿ ಒಂದು : 
ನಿಜಪರಿಜನಕೆಲ್ಲಂ ಪೊಸಟುತ್ತಂ ಭವ್ರಶಾಲದಿಂ ತಗುನ್ನು ಪಾಂಡುಕವನಂಬ 
ರಮದಅ ನೆಲೆಯೊಳಿರ್ದ ಕೃತ್ರಿಮಚೈತ್ಕಾಲಯಂಗಳಂ , , . ಅರ್ಚಿಸಿ 
(ಅಂಜ. ೨-೩೨ ತ); ಮಂದರಶೈಲಮಂ ದಿವಿಜನಾಯಕನೆಯ್ತರೆ ಭವ್ರರಾಲದಿಂ 

ಆ ಗಿರಿರಾಜವಿಲಾಸಮಲ್ಟುಯಂ ತಂದುದು (ಜಾತಿ. ೩-೨). 
ಭದ್ರಶಾಳ : ೨. ಘನತರಭದ್ರಶಾಳದಿನಿನಿತ್ತೆಡೆಮಾಡದೆ. ನಂದನಕ್ಕೆ ನಂದನ 
ದಿನದೊಂದು ಬೇಗದೊಳೆ ಸೌಮನಸಕ್ಕಿ ತಗುಳ್ಲು (ತಾದ್ರಫ್ಯ- ೦೨-೦೦೪). 

[ ಸಂ. ಭದ್ರಶಾಲಾ ] 

ಭದ್ರಶಾಲೆ (ನು).ಎಭವ್ರಶಾಲ ೧: ಜನಪೂಜೆಗೈದಾತ್ಮಯೋಗವ ಮಾಡಿ 
ಮೋಹನದ ಶೃಂಗಾರಾಂಗನಾಗಿ ಮನೆಯೊಳಗಣ ಭದ್ರ ಶಾಲೆಯ ಸಿಂಹಾಸನ 

[ ಸಂ. ಭದ್ರಶಾಲಾ] 


0; 


ದಲ್ಲಿ ಕುಳಿತನೆಯ್ತಂದು (ಕರತ ೪೨-4). 
ಭದ್ರಶಾಳ “ಭವ್ರಶಾಲ' ನೋ. 
ಭದ್ರಶಿಲ (ನಾ) .ಗಂಧದ ಮರ; ಚಂದನವೃಕ್ಷೆ: 'ಗಂಧಸಾರಃ, ಮಲಯಜ, 

ಭದ್ರಶ್ರೀಃ, ಚಂದನಃ -೪ ಚಂದನದ ಗಿಡ” (ರ್ಯಾಂತಿ- ೨೦೪). [ಸಂ.] 


ಭದ್ರಹಸ್ತಿ (ನಾ). ಶುಭಲಕ್ಷಣಗಳುಳ್ಳೆ ಒಂದು ಜಾತಿಯ ಆನೆ: 
ಎಂಭತ್ತುನಾಲ್ಕುಲಕ್ಕೆ ಗಂಧಸಿಂಧುರಂಗಳಪ್ಪ ಭವ್ರಡಸ್ತಿಗಳುಂ (ಅಂ. 


0೫-೩ ಐ). [ಸಂ. ಭದ್ರಹಸ್ತಿನ್‌] 

ಭದ್ರಾಂಗಿ (ನಾ). ಸುಂದರವಾದ ದೇಹವುಳ್ಳ ಸೈವಳು ; ಮಂಗಳಾಂಗಿ : 
ರುದ್ರಾಕ್ಷಿಯ ಭದ್ರಾಂಗಿಗೆ ವಿಭೂತಿಯ ವಿಳಾಸನಧಿಗೆ , . , ಪಶುಪತಿಯ 
ಪಟ್ಟದ ಮಹಾದೇವಿಗೆ (೧0%. ೩-೯೦ ಎ). [ಸಂ. ಭದ್ರಾಂಗೀ] 


೬೭೦೩ 


೩5 


46 


ಭದ್ರಾಕರಣ (ನಾ). ಕ್ಷೌರ; ಮುಂಡನ: "ಕ್ಷೌರಂ, ಭದ್ರಾಕರಣಂ 
ಎಂಡನಂ, ವಪನಂ-ಈ ೪ ಬೋಟ್‌ಸುಡ" (ತಂಯು. ೯-೬೦; ಭದ್ರಾ 

ಕರಣ ಮಾಡಿಕೊಂಡರೆ ಭಪ್ರವಾದೀತೇ ? (ಗಾಲ). [ಸಂ,] 

ಭದ್ರಾಕಾರ (ನಾ). ೧. ಭವ್ಯವಾದ ಆಕಾರ..-ಸ್ವ ರೂಪ. ೨. ಭವ್ಯವಾದ 
ಆಕಾರವುಳ್ಳವನು ; ಭದ್ರಾಕಾರನುಂ ಕಾಂತಿಮಂತನುಮಭಿರೂಪನುಮಾದ 
ನೀತಂಗಿನಿತು ವಿಭವಮುಮೆಂತಾದುದು (ಗತಿ. 1-8 5); ಭದ್ರಾ 
ಕಾರನೀತಂಗಳುಕುವುದು ಧನು (ಕುವ: ೦೫-೦೪): ೩, 'ಭದ್ರ'ಎಂಬ. 
ಆನೆಯ ಲಕ್ಷಣ. ೧.೩ : ಬಂಭಕುಚದಿಂದೆ ಜವ್ವನದ ಮದದಿಂದೆ ಭದ್ರಾ 
ಕಾರದೀದೆ , . ,ಎಸೆವ ಪೆಣ್ಗಳಾನೆಗಳ ಮೇ ೈತುದರವರಾಯತುಗಳಿಂದೆ 
(ಕೈಬಳರಾ, -s)- [x°.1 

ಭದ್ರಾಕ್ಷ (ನಾ). ೧. ರುದಾಕ್ಷಿಮರದ ಜಾತಿಗೆ ಸೇರಿದ ಒಂದು ಬಗೆಯ 
ಮರ: ರುದ್ರಾಕ್ಷ ಭದ್ರಾಕ್ಷ. . . ಶಿರೀಷಾದಿ ಲತಾಗೃಹಂಗಳುಂ 
(ಅನೇಕ. ೨00), ೨. ಒಂದು ಬಗೆಯ ಉತ್ಪಮಜಾತಿಗೆ ಸೇರಿದ 
ಕುದುರೆ: ಸತ್ವ್ವಯುತಂ . , . ಅತಿಸತ್ವನರತ್ರಾಸಿಕಂ ಹಯಂ ಭದ್ರಾಕ್ಷಂ 
(5೭8, 4-೦). [ಸಂ.] 

ಭದ್ರಾಕ್ಷಿ (ನಾ). *ಭದ್ರಾಕ್ಷ ೧. ಭದ್ರಾಕ್ಷಿಮರ, 
(643೧. 90-600) ; ಸಟ್ಟಿಗದ ಬೀಜವನ್ನು 


ರರೆಯುವುದುಂಟು (ತಳುಕು ೪). 


ಮರ, ರುದ್ರಾಕ್ಷಿಸುರ 
ಕೆಲದರು. ಭದ್ರಾಕ್ಷಿಯೆಂದೂ 
[< ಸಂ, ಭದ್ರಾಕ್ಷ] 


ಭದ್ರಾತಕ (ನಾ). ಒಂದು ಬಗೆಯ ಗೆಡ್ಡೆ ; ಭದ್ರುಸಬಸ್ತೆ : “ಮುಸ್ತಕಂ 
ಮುಸ್ತೆ ಭದ್ರಾತಕಂ” (ಮೂಗಣ: ೪0-೩). [?) 


ಭದ್ರಾರಮಣ (ನಾ): ಗೋವುಗಳ ಪ್ರೀತಿಗೆ ಹಾತ್ರನಾದವನು :ಕೃಷ್ಣ ; 
ನಿದ್ರಾರಹಿತ ಭದ್ಭಾರಮಣ ನಿರ್ವಿಕಾರ ಚಿನ್ಹೇಹ ಸರ್ವಕಾಲ ಸುಂದರಸಾರ 


(ವರಾಕ್ಮ- ೧೫-೦)- [೫0.7 

ಭದ್ರಾಸನ (ನಾ). ೧. ಎಭಪ್ರಪೀಠ ೧; *ಸಿಂಹಾಸನಂ.ಭವ್ರಾಸನಂ-ಈ ೨ 
ಸಿಂಹಾಸನಂ"(ಹಂಾಯು, ೭೦-೨೬೪) ಪೇಂದ್ರಂ ಭದ್ರಾಸನಮು;ಕ್ಕಲ್ವೇಟಕಿ 
ಕುಳ್ಳಿರ್ದು ವಿಜಯಾರ್ಧಕುಮಾರು (60ಶು.04-095); ಗಿರಿಪತಿಯುಂ ಸತಿಯುಂ 
ವರಮುನಿಗತಿವಿನತರಾಗಿ. ಭದ್ರಾಸನದೊಳ್‌' ಭರದಿಂ ಕುಳ್ಳಿರಿಸುತ್ತುಂ 
(nos. ೨೬೪); ಕುಳ್ಳಿರ್ದಪನಂದುರು ಭದ್ರಾಸನದೊಳೆಗಾದರದಿಂ ಮನು 
ರಾಜನತುಳನತಸುರಭೂಜಂ (ತೂರಿ ೨-೨೦). 2. ಧ್ಯಾನ ಮಾಡು 
ವಂಗ ಕುಳಿತುಕೊಳ್ಳುವ ಒಂದು ವಿಶಿಷ್ಟ ಭಂಗಿ : (0. [ಸಂ.) 

ಭದ್ರಿಸು (ಕ್ರಿ) ೧. ಕೌರಮಾಡು ; ಮುಂಡನ ಮಾಡು: “ ಭದ್ರಿಸ್ಲು 
ಮುಂಡನಕ್ರಿಯಾಯಾ) ” (ಕಮರಾ), ೨. ಸುರಕ್ಷಿತವಾಗಿರುವಂತೆ 

ಮಾಡು : ವನವಾಸದಲ್ಲಿ ಪಿಂದೈತಂದ ಸಕಲುರುಸಿಜನವ ದೀಕ್ಷಿತರ... 

ಅನುವಿನಿ:ದಿರಸಿ ಭೆದ್ರಿಸಿ (ಲಕ್ಷ್ಮಣ 0-9). ೩. (ಆಲಂ) ಹೋಗಲಾಡಿಸು; 

ನಿವಾರಿಸು: ಮುದ್ರಿಸೋ ಮುಂದರವನಹಿಯರಿ ಭದ್ರಿಸೋ ಭೆಯರಸದ 
ನೆನುತುಬ್ಬೆ ದ್ಹುದದ್ಭುತಸಿಂಹನಾದದಲುಭಯಬಲನಿಕರ (ಸಗ. 6-೭-೦೬)- 

[ ಭದ್ರ 4 - ಇಸ್ಕು) 

ಭದ್ರೆ (ನಾ). ೧. ಮಂಗಳರೂಪಳಾದವಳು ; ಮಂಗಳಾಂಗಿ: ಭದ್ರೆ, 
ನೀನು ಭಯಾವೈತಳಾಗಿದ್ದೀಯೆ (ಉಾಂತರಾ- ೦೯೫). ೨. ಹಸು; ಆವು: 
* ಭವ್ರಾರಮಣ ' ಪರಾ. ೩. ದೇವಗಂಗೆ. ೪. ಕರ್ನಾಟಕದಲ್ಲಿರುವ 


ಒಂದು ನದಿಯ ಹೆಸರು : ವರುಹಪರ್ವತದ ಗಂಗಾಮೂಲದಲ್ಲಿ 
ಉಗಮಿಸುವ ತಂ:ಗಾ ಮತ್ತು ಭದ್ರಾ ನದಿಗಳು. , , ಕೂಡಲಿಯ ಬಳಿ 
ಒಂದಾಗುತ್ತವೆ. (ಅಂಕ ೫x, ೩0). ೫. ಭದ್ರಮುಸ್ತಕ ; 


“ ಮುಸ್ತಕಃ, ಬರುವಿಂದಃ: ಭದ್ರಾ, ಜಳದಃ ಎ ಈ ೪ ಭದ್ರಮಂಸ್ಥೆ ” 
ಸಃ ಅಃ ನಿಮಂಸ್ತೆ 


(ರರೂ. ೦೦೨-೪೬೮). ೬. [ಜ್ಯೋತಿ] ಹನ್ನೊಂದು ಕರಣಗಳಲ್ಲಿ 
ಏಳನೆಯದು : 5ರಣವೇಕುದಶಗಳಲಿ ಚರರರಣ ಶಕುನಿ ಚತುಷ್ಕ . 


ನೆಯ; 


ಭಪ 


ಭದ್ರೆಯೆನಿಸುವ ಕರಣವಾರೆ ಶುಭಂಗಳು (ಗಗ. ೪-೭). ೭. ಚಾಂಃ 

ಮಾಸದಲ್ಲಿ ಉಭಯಪಕ್ಷಗಳ ಎರಡು, ಏಳು ಮತ್ತು ಹನ್ನೆರ 
ಡನೆಯಂ ತಿಥಿಗಳು ; ಬಿದಿಗೆ, ಸಪ್ತಮಿ ಮತ್ತು ದ್ವಾದಶಿತಿಥಿಗಳು : 
ನೆಂದೆಯನು ಭದ್ರೆಯನು ಒಂದಾಗಿ ಅರ್ಥಿಸಲು ಅಂದಿನ ತಿಥಿಗೆ ಸವನಾಗೆ 
ಗ್ರಹಣ ತಾ ಮುಂದೆ ಬಂದಕ್ಕು (ಸರ್ಶಕೃ, 08೬೦); ೩೦ ತಿಥಿಗಳಲ್ಲಿ 
ನಂದಾ; ಭದ್ರಾ. ಜಯಾ; ರಿಕ್ತಾ: ಪೂರ್ಣ ಎಂಬ ಸುಕೇತವು ಪಾಡ್ಯ 
ಮೊದಲು ಪಂಚಮಾವರೆಗೂ ಆಗುವುವು. (ಪಸಾಕ. ೬-೨೮ ಏಳು). P 
ಇನ್ನೂ ಅನೇಕೆ ಬಗೆಯ ಸಸ್ಯಗಳಿಗೂ ದೇವತೆಗಳಿಗೂ ಈ 


ಹೆಸರುಂಟು. [ಸಂ. ಭದ್ರಾ] 
ಭಪ (ನಾ). ನಕ್ಷತ್ರಗಳ ಅಧಿಪತಿ; ಚಂದ್ರ: ಗಗನ ಮುದಿರದಲ್ಲಿಯ 


ರೌಷ್ಯಘಂಟೆಯೋ ಮತ್ತತಿಕುಂದಪೆಷ್ಟಕ, ಕೈತತುಂಡೆಳಿಶಾಂಗಜಚಾಪಮೋ 


ಭಪಂ (ಹಣ್ಸರ. ೨-೩೭). [ಸಂ.] 
ಭಪ್ಪರೆ "ಬಾಪ್ಪರೆ' ನೋ. 
ಭಬ್ಯ (ಗು). ಶ್ರೇಷ್ಠವಾದ : ಭಬ್ಮ ಶ್ರಾವ್ಯ 


ಕಾಖ್ಯಾನಾದಿ ಬ್ಯಾಖ್ಯಾನ ವ್ಯ್ಯಾಪಾರಾ, XXX 
x1» ರಾನಡಿ, 90-೭೩; 1148). 

ಭಮ್ಸನ್‌ (ನಾ). ಒಂದು ಅನುಕರಣ ಶಬ್ಧ ; 
ಕಿಮ್ಮನ್‌ ಪರಿಹರಿಸಯ್ಯ ಭ[ಖಾಇ9- ಭಿ]ಮ್ಸನ್‌ (ಶರಂ. ೨-೩೭ ಶಂ). 
*ಕೆಮ್ಸನ್‌ ' ಪರಾ. 

ಭಯ (ನಾ). ೧. ಹೆದರಿಕೆ; ಅಂಜಿಕೆ; ಭೀತಿ: " ಆತಂಕಃ - 
1 ಸಾಧ್ಯಸಂ 2 ಈ ಓ ಭಯಂ” (ಸಣದ: 030-0) ; ಭಯ 
ಮಯದ ಕಲಿಯುಂ ಚಾಗಿಯುಮೆನಿಸದೆ ನಾಡೆ ಲೋಭಿಯು ಪಂದೆ 
ಯುಮಾಗಿಯೆ ಬಾಟ್ವಂಗಲ್ಲದೆ ಸೂಳೆಯ ಣ್ಣ ಪಾಸಗೆಯ ಕಣ್ಣುಮೇನು 
ಉಗುಗುಮೇ (ಶುಕಠಾ. ೬-೭೬೩) ; ಅನೃತಂ ಲೋಭಂ ಭಯಮೆಂಬಿನಿತುಂ 
ನೀನಿರ್ದ ನಾಡೊಳಿರ್ಕುಮೆ ರವಿನಂದನ ನನ್ನಿ ಚಿಂಗಮಣ್ಮೆಂಬಿನಿತರ್ಕಂ ನೀನೆ 
ಮೊತ್ತಮೊದಲಿಗನಾನಯ್‌ (ಗಠಾಯು- 3-0೭): ಭಯದಿಂದ ಭಕ್ತಿ, ನಯ 
ದಿಂದ ಯುಕ್ತಿ (ಣರ). ೨. ಭೀತಿಯನ್ನುಂಟುಮಾಡುವಂತಹುದು ; 
ಭಯಾನಕವಾದಂದು : ಮುನ್ನಿನವರು ಹೋದ ದಾರಿ ಭಯ ಕಾಣಿರಣ್ಣು 
(೧46. ೪). ೩. [ಕಾವ್ಯಮಾ] ಸ್ಥಾಯಿಭಾವಗಳಲ್ಲಿ ಒಂದು; 
ಭಯಾನಕ ರಸದ ಸ್ಮಾಯಿಭಾವ : “ರತಿಃ ಭಯಂ, 
ಜುಗುಪ್ಸಾ, ವಿಸ್ಮಯ, ಶಮಃ ಈ ೯ ಸ್ಥಾಯಾಭಾವಂಗಳ್‌” (ತರಡು 
0೬-೪0); ರತಿಪರಿಹಾಸಂ , , , ವಿಸ್ಮಯಾಶಯತ್ತಂ ಪ್ರತಿನಿಯತ ಸ್ಥಾಯಿ 
ಭಾವಮಿವು ಠಾದಂಕ್ಕುಂ (೫ನ್ಮಾನ. ೩9); ರತಿ 
ಶೃಂಗಾರಾದಿ ನವರಸಂಗಳಿಗೆ ಬೀಜಭೂತಂಗಳಾದ ಸ್ಮಾಯಾಭಾವಂಗಳು; 
(ನೇಕ, ೨೨೭) ; ಈ ಸ್ಥಾಯಿಭಾವಗಳು ಎಂಟು (ಅಥವಾ ಒಂಭತ್ತು) 
ಅವು ಯಾವುವೆಂದರೆ; ರತಿ... ಜುಗುಪ್ಸೆ (ಅಸಹ್ಯತಿ). 
ವಿಸ್ಮಯ (ಆಶ್ಚರ್ಯ), ಶಮ (ಶಾತಿ) (ಕ೩9- ೦೪೭). ೪. [ನಾಟ] 
ಮೂವತ್ತಾರು ದೃಷ್ಟಿಭೇದಗಳಲ್ಲಿ ಒಂದು; ಭಯಾನಕರಸಕ್ಕೆ 
ಸ್ಥಾಯಾಭಾವವಾದ ಅಂಜಿಕೆಯನ ಸ್ನ ಅಭಿನಯಿಸ.ವ ದೃಷ್ಟಿ : 
ಅಡಿಗಡಿಗೆಯಲರ್ವ ಮುಗುಳ್ವಾ ಸಡಗರದಿಂ ಭೀತಿಸುತ್ತೆ ಚಲನಂಬೆತ್ತು 
ಬಿಡದಾಲಿ ಬೀಳ್ವ ತೆಜನಿಂ ಗಡಣಿಸಿದೊಡೆ ಭಯಮೆನಿಷ್ಟ ನೋಟಮದಕ್ಕುಂ 
(ಔಸ್ಮರಂ. ೩-೨೩): 

ಭಯ ಭಕ್ತಿಎ೧. ಹೆದರಿಕೆ ಮತ್ತು ಶ್ರದ್ಧೆ : 


ಭಃ 


ಹಾಸ... ಭಯ. , 


ಭಯ್ಕ 


ಆವಳು ಸೋಮವಾರ 


ೈ : 
ಪ್ರತವನ್ನು ಭಯ ಭಕ್ತಿಗಳಿಂದ ಆಚರಿಸುತ್ತಿದ್ದಾಳೆ. (62). ಪಿ, ಹೆದರಿಕೆ 
ಯಿಂದ ಕೂಡಿದ ಶ್ರದ್ಧೆ: ಭಯಭಕ್ತಿಯಿಂದ ತೋಜುವೆ ಮನದಲ್ಲಿ 
ವಂಚನೆಯಿಲ್ಲದೆ. ಭಾಮ ಮಾಡುವೆ (ಸನ. ೬4೪); 


೬೭೦೪ ಭೆಯಂಗೊಳಿಸು 
'ಭೋಜಾಯತಾಕ್ಷನ ಖಾತಿಯನು ಗಾಂಗೇಯ ಭಯುಭಕ್ತಿಯಲಿ 
ಗೆಲಿದನು ವರಸುವರ್ಶನವ (ಕುನ್ಮಾಳೀ. ೬ ಸೂ): . [ಸಂ] 


ಭಯಂಕರ (ಗು), ೧, ಭಯವನ್ನೂಂಟು ಮಾಡುವ ; ಉಗ್ರವಾದ ; 
ಘೋರವಾದ ; ಕುಮುದವನಾಭಿರಾಮೆ ಪರಚತ್ರಭಯಂಕರಶೀಲೆ 
8 ವಾಹಿನೀರಮಣಸಮೃದ್ಧಿಸಲ್ಲಲಿತೆ ರಾಜ್ಕರಮಾವಧು ವಂದು ಲೀಲೆಯಿಂ 
(ತತ ೪-0): ಭೀಕರ ಕಾಡು, ಭಯುಕರ ಗರ್ಜನೆ (ಶುರ್ರಮಾ, 
೨. ಅತಿಶಯವಾದ ; ಮೇಲುಮಟ್ಟಿದ ; ಹೆಚ್ಚಾದ : 
ಭಯಂಕರ ಭ್ರಮೆಗೊಂಡಿತ್ತು ಮಂತ್ರತಂತ್ರ (04. 60): ಭಯಂಭರ 
ಸಂತೋಷವೊಂದು ಅವರ ಮನಸ್ಸಿನಲ್ಲಿ ನರ್ತಿಸುತ್ತಿತ್ತು (ಕುಂ. 0೬): 
(ನಾ)... ೩. ಭಯವನ್ನುಂಟುಮಾಡುವಂತಹಂದು ; ಹೆದರಿಕೆ 
ಯನ್ನುಂಟುಮಾಡುವಂತಹುದು ; ಬವರದೊಳು ಹರಿಪಾಂಚಜನ್ಯದ 
ರವ ಭಯುಂಕರವಾಯ್ತು (ಕುನ್ಶಾಲ್ರೋ.- ೦೦-೦) ; ಒಂದು ಸ್ಟೇಷನ್ನಿನಲ್ಲಿ 
ಪೋಸ್ಟ್ರ್‌ ಮಾಸ್ಟರು ಅದೇ ರಸ್ತೆಯಲ್ಲಿ ಆಗತಾನೇ ನಡೆದಿದ್ದ ಭಯಂಕರವಾದ 
ಕೊಲೆ ಒಂದನ್ನು ಉರಿತು ಹೇಳಿದನು (ಮೀಣ, ೦ಬಿ; ಹುಲಿಯ, , . 
ಪಳದಿವರ್ಣದ ದೊಡ್ಡದೊಡ್ಡ ರಣ್ಣುಗಳೂ ಮೊನೆಯಾದ ಕೋರೇಹಲ್ಲು 
ಗಳೂ ಭಯಂಕರವಾಗಿ ತೋರುವವು (ಮುಂದು. ೪-೬). ೪, ಬಹಳ 
ಸಮರ್ಥನಾದವನು ; ಸಾಹಸಿ: ಶರ್ಡ ಕಡಿಮಿ ಆಸಾಮಿ ಅಂತ 
ತಿಳಿದೀರೇನು ನೀವು ? ಭಯಂಕರ ಅದಾರ್ರೀ ಆದರು. ಭಯಂ£ರ ಅದಾರ 
(ಊಶಸ, 60). ೫, ಎ ಭಯುುಕಾರಿ ; “ವೀರಂ ಭಯಂಕರಂ [ಶಾಕಾಂ. 
ಕಾರಿ] ದಕ್ಷಾರಿ ಶರಭನೆನೆ ವೀರೆಭದ್ರನೆನಿಕ್ಕು” (ತುಂಗ: ೩-0೩). [ಸಂ.] 
ಭಯಂಕಾರಿ (ನಾ)- (ದಕ್ಷನಿಗೆ) ಭಯವನ್ನುಂಟು ಮಾಡಿದವನು ; 
ವೀರಭದ್ರ : "ವೀರಂ ಭಯಂಕಾರಿ [೫೫೦- ಕರಂ] ದಕ್ಷೂರಿ ಶರಭನೆನೆ 
ವೀರಭವ್ರನೆನಿಕ್ಕು”. (ಮಗರ್‌ ೫-09). [ಸಂ, ಭ್ರಯಂಜೌರಿನ್‌] 
ಭಯಂಕೃತಿ (ನಾ). ಭಯ: ಅಂಜಿಕೆ: " ಭಯೇಕೃತಿಗೆಯ್‌ ' ಪರಾ. 
[ಸಂ.] 
ಭಯಂಕೃತಿಗೆಯ್‌ (ಕ್ರಿ). ದಿಗಿಲನ್ನುಂಟು 
ಶರನಿಕರ 


ಜಯ 


ಮಾಡು; ಹೆದರಿಸು : 

ಮಹಾಭೀಂಕೃತಿ ನೋಳ್ದೆಮರರ್ಗೆ ಭಯಂಕೃತಿಗೆಯ್ದುದು 
(ste. ೬-೪). [ಭಯಂಕೃತಿ 4- ಕೆಯ) 

ಭಯಂಗೊಳ್‌, ಭಯಗೊಳ್‌ (ಕ್ರಿ). ಅಂಜು; ಹೆದರು: ಫೊಗಿಂ 
ಕಡಂಗಿ ಬೀರದೊಳೆ ಬೀಗುವ ನಿನ್ನಣುಗಾಳೆ ನೋಡೆ ನಿನ್ನಂಗನೆಯರ್‌ 
ತೊವಲ್ಕೊಳೆ ಭಯಂಗೊಳೆ ಕೋಡಗಗಟ್ಟುಗಟ್ಟಿ ಚಿತ್ರಾಂಗದನುಯ್ಕೆ 
(ಶಂಕರಾ: ೯-೩9); ಸರ್ಪನಂ ಮೆಟ್ಟಿದರೂತಿ ಭಯಂಗೊಂಡು (ರರ್ವಾಶ್ಕು. 
0-0೬6); ಗಜಜನಲಿ ಗಿರಿ ಬಿರಿಯೆ ದಿವಿಜವ್ರಜ ಭಯಂಗೊಳೆ (ಕುನ್ಮಾರ್ರೋ. 
9೬-0೩): ಭಯೆಗೊಳ್‌ : ಪಾಣ್ಮ್ಯಂ ಭಯಗೊಣ್ಣನತ್ತ ಸಮುದ್ರಂ 
ಬುಗಿಲೆಂದು ತಲ್ಲಳಿಸಿದಂ ಚೋಳಂ ಭಯಭ್ರಾನ್ತಿಯಿಂ (೫೪2೩. ೫೫, 
೪೯-೦6 10% 2); ಬಲವಲ್ಲಲ್ಲಿ ಭಯಗೊಳೆ ದ್ರೋಣ ಹೊಕ್ಕನು ರಾಯ. 
ಮೋಹರವ (ಕುಪ್ಮಾರ್ರೋ. ೨-೬೪) ; ಸಂತೈಸಿದರು. ಭಯಗೊಂಡಿಹ 
ನೈಪಾಲಕನ (ಸಳತೆ- ೩-೪೭). [ಭಯ + ಕೊಳ್‌] 

ಭಯಂಗೊಳಿಸು, ಭಯಗೊಳಿಸು (ಕ್ರಿ). ಹೆದರಿಕೆಯನ್ನುಂಟು ಮಾಡು; 
ಭಯವಪಡಿಸು : ತೊಳಗುವ ದಿವ್ಯಾಸ್ತ್ರಮಮರ್ದ ಕೋದಂಡಮಸುಂ 


40 
ಗೊಳಿಸೆ ಮನಂಗೊಳಿಸೆ ಭಯಂಗೊಳಿಸೆ ಸಭಂಸದರನುಅದೆ ಕರ್ಣಂ ಬಂದಂ 
(ಶಂಕರಾ, ೨೭೪) ; ಮಧುಮಾಸಕೇಸರಿ ವಿಯೋಗಿಗಳಿ6ಓ ' ಮೈಗಂಗಳಂ 
ಭಯಂಗೊಳಿಸಿದುದುತ್ಕಕೀರಮದಕೋಕಿಲಗರ್ಜಿತತರ್ಜಿತುಗಳಿಂ (684, 
೬೨೬). ಭಯಗೊಳಿಸು : ಮಲೆತ ಧೃಷ್ಟದ್ಯುಮ್ನನನು ಭಯಗೊಳಿಸಿ 
«6 


ಸೋಮಕ ಸೃಂಜಯರನಪ್ಪಳಿಸಿದನು (ಕುವ್ಮಾರ- ೩-೩೭) - 
[ಭಯಂಗೊಳ" 4- 


ಎ ಇಸ್ಮು] 


ಭಯಂದೋಜು 


ಭಯಂದೋಜು (ಕ್ರಿ). ಭಯವನ್ನುಂಟುಮಾಡು ; ಹೆದರಿಸು ; 
ಅಂಜಿಸು: ಪೆಠ್‌ಯಂತೆ ವಕ್ರನಾಗದೆ ಸಿಡಿಲಂತೆ. ಭಯುಂದೋಜಣದೆ[ಶಾಣಾಂ- 
ಮೇದನಂತೆ ಸೀಳೆತ್ತ ದೆ] (ರನನ್ನು. ೧-೦೩). [ಭಯ 4 ತೋಜಂ] 

ಭಯಂಬಡು, ಭಯಪಡು (ಕ್ರ). = ಭಯಂಗೊಳ್‌ ; ಈ ಸಂಜೀವಕ 
ನೆಂಬೆಟ್ತು ಕೆಲೆದೊಡಾ ಧ್ವನಿಗೊಂದಂ ಭಾವಿಸದೆ ನೀಂ ಭಯಂಬಟ್ಟೇ 
'ವನಮಂ ಬಿಟ್ಟು ಪೋಷೆನೆಂಬುದುಂ (ಶಂತತಂ- ೯-6); ಮೃಡಮುಖ್ಯಾ 
ಮರರುಂ ಭಯಂಬಡುವಿನಂ ಎ ೬೬ ಆರಭಟೆಯಿಂದಿರ್ದಂ ನಿಕುಂಭಾಸುರಂ 
(8ಗ0- 08-43). ಭಯಪಡು ; ಬಲವಿದ್ದದ್ದು ಲಯವಾದ ಮೇಲೆ ಭಯ 
ಪಡುವುದೇ ಸರಿ (ಗರ). [ಭಯ + ಪಡು] 

ಭಯಂಬಡೆ (ಕ್ರಿ). ಎ ಭಯಂಗೊಳ್‌`: ಕಡೆಗಣ್ಣ ಕುಡಿದೆಳಗೆಂಬ ಬಳ್ಳಿ 
ಮಿಂಚಿಂಗೆ ಭಯಂಬಡೆದು ಪೆಡಂಮೆಟ್ಟುವ ರಾಜಹಂಸಸಮಾಜಮನೋ 
ಜೆಯಿಂ ಕರೆದು (೫೫೫. ೩-೦೯ ಎ). [ಭಯ + ಪಡೈ] 

ಭಯಂಬೆರಸ್ಕು (ಕ್ರಿ). ಭಯದಿಂದ ಕೂಡಿರು; ಹೆದರು: ಲಲಿತಾಂಗಿಯ 
ಶಂಕೆಯಂ ಭಯಂ ಬೆರಸಿದ ನಾಣುಮಂ ಕ್ರಮದೆ ಪಿಂಗಿಸು ಬೇಸಜದಿರ್‌ 
ಗುಣಾರ್ಣವಾ (ಕುಶಾ: ೩-೬೬) 

[ಭಯ 4 ಬೆರಸ್ಕು (೬ ಬೆರೆಯಿಸು) ] 


ಭಯಂಬೆರಸ್ಕು (ಅ). ಹೆದರಿಕೆಯಿಂದ ಕೂಡಿ : ಮೊದಲೊಳೆ ಕೆತ್ತಿದತ್ತು | 


ಭಯುಬೆಂಸು 
[ಭಯ + ಬೆರಸ್ಕು] 


ಬಲಗಣ್ಣೆನಗೇನನೊಡರ್ಚಲಿರ್ದುದೋ ಬಿದಿಯೆನುತುಂ 
ಮುನ್ನಮೆ ಶಂಕಿಸುತಿರ್ದೆಂ (ಉರಂತೂ: 6೯೪೯) - 
ಭಯಗೊಳ್‌ ' ಭಯಂಗೊಳ್‌ "ನೋ. 
ಭಯಗೊಳಿಸು « ಥ್ಲೇಟಸಗಳಿಸ್ಸು' ನೋ. 
ಭಯಗ್ರಸ್ತ (ನಾ). ಹೆದರಿದವನು; ಭೀತ ; 
ಗ್ರಸ್ತರಾಗಿ ಜ್‌ ಬಿಟ್ಟರು (ಸರಿಸಾ- ೭೬೫) 3 
ಭಯಗ್ರಹಣಿ (ನಾ). ಒಂದು ಬಗೆಯ ರೋಗ : ಹೊಂಗೆತೊಕ್ಕು, ತಪಸಿ 
ತೊಳ್ಳು . . . ಸೇವಿಸಲು ವಾತಗ್ರಹಣಿ, ಪಿತ್ತಗ್ರಹಣಿ: ಶ್ಲೇಷ್ಠಗ್ರಹಣಿ, 
ಭಯಗ್ರಹಣ್ಮಿ ಶೋಕಗ್ರಹಣಿ . , , ಮುಂತಾದ ಸಕಲರೋಗಗಳೂ 
ಗಂಣಮಕ್ಕೂಂ (ಕನ್ನೆ, ೩60), [ಸಂ.) 
ಭಯಚಕಿತ (ಗು). ೦. ಹೆದರಿಕೆಯಿಂದ ಚಕಿತಗೊಂಡ,-ಬೆರಗಾದ : 
ಮಾಸ್ಲೋವಾ ಸರ್ಕಾರಿವಕೀಲನ ಕಡೆಗೆ ಭಯಚಕಿತನೇತ್ರೆಯಾಗಿ ಎನೆಯಿ್ಕದೆ 


ಚೆಟ್ಟಿಯೂರರು ಭಯ 


ನೋಡಿದಳು (ನರು. ೪೯). (ನಾ). ೨. ಹೆದರಿದವನು; ಗಾಬರಿ 
ಗೊಂಡವನು : ಶ್ರೀಪತಿದಣ್ಣೂ ಸಧಿನಾಥನೆಸೆದಂ ಧರೆಯೊಳ್‌ . , , ಬಂದು 
ಮಾರ್ಕೊಳ್ಳರಿಭೂಪರ್ಬ್ಬೇ(ರ್ಪಿಬಿಚ್ಚೆ ಡೆ]ಗಳಯಚಕಿತಕ್ಕು ರ್ಸಾಟಕ್ಸಿ ಬೆನ್ನಟ್ಟಿ 


ಕೊಲ್ಲು! ೦ ಕನೆದೀಗುಂ (Maa XX; ೭೫-೭; 1112)... [Xo] 
ಭಯಜ್ಯರೆ (ನಾ). ಬಹಳ ಹೆಚ್ಚಾದ ಹೆದರಿಕೆಯಿಂದ ಬರುವ ಜ ಸ್ವರ: 
ಆಹವದೊಳರಾತಿಸೇನೆಗೆ ಭಯದ್ವಃ ರಮೊರ್ಮ್ಮೆಯೆ ಪುಟ್ಟಿ ತೋಪ್ಪಃ 3 
(199%. ೫ನ, ೮೭-೩೨; 1); ಹಿಂದಿನ ದಿನ ತಾನು ಮಾಡದ್ದೆ ೈಲ್ಲವನ್ನು ನೆನಸಿ, 
ಕೊಂಡಾಗ; ಅವನು ಭಯಜ್ಞ! ರಪೀಡಿತನಾದನು (ಫು. ೨3೨). [ಸಂ] 
ಭಯಪಡಿಸು (ಕ್ರಿ). ಹೆದರಿಕು ನ ಗಾಬರಿಗೊಳಿಸು : ಸುಮ್ಮನೆ ಭಯ 
ಪಡಿಸಿದರೆ ಕೆಲಸವಾಗುವುದಿಲ್ಲ (ರೂಂ). 
ನತ (<ಭಯಂಬಡು) 4-—ಇಸ್ಕು] 
ಭಯಪಡು 'ಭಯಂಬಡು' ನೋ. 
ಭಯರಸ (ನಾ). ೧. ಹೆದರಿಕೆ; ಭೀತಿ: ಅಂತು ಬಿಜುತು ಬೆಳ್ಳೋಟ 
ಮೋಡುವಶನಿಘೋಷನ ಭಯರಸಮುಂ ರರುತ್ತು ನಟ್ಟು ಬೆನ್ನ ಟ್ರುವ ಗಗನ 
ಚರೇಂದ್ರನ ರೌದ್ರರಸಮುಂ . . . ಮಾಣ್ಬುದುಂ ಭಯ: ೬-೪೦ ವ): 
ಪಾರ್ವತೀದೇವಿಗೆ ಸರಸ ಟ್‌ ಪುಟ್ಟಿ. ಭಯರಸದೊಳ್‌ 
ಭಕ್ತಿಯುಣ್ಮೆ (106, ೩-೫ ವ. ೨. [ಕಾವ್ಕಮಾಘ ನವರಸಗಳಲ್ಲಿ 


೬೭೦೫ 


30 


20 


40 


4s 


ಭಯರಸಕ (ನಾ). 


ಭಯವಿಹೀನ (ನಾ). 


ಭಯಾನಕ 


ಒಂದು ; ಭಯಾನಕ ರಸ: 
ಪುಟ್ಟುವದರಿಂ 


(ಕಾಮಶಾ- ೨೬೨). 


ಒಮ್ಮೆ ಇಮ್ಮೆ ಕೂಡಿ ಒಲೈಯಿಂ ಸೊಗಸು 
ಭಯರಸಮಪ್ಪುದು. ಅದರಿಂ ಭೀತಿಭಾವಮಪ್ಪುದು 
[KD] 
'ಯರೆಸ ೧ ; ಕಸವರದ ಸವಿಯುಮಂ ಭಯರಸಕದ 
ಸವಿಯುಮನದೆಂತುಮಾನಜ್‌ಯದುದಂ ವಸುಮತಿಯಲಿವುದು (ಜಕಣ. 
[ಸಂ.] 
ಹೆದರಿಕೆಯಿಲ್ಲದುದು ; ಭಯವಿಲ್ಲದುದು ; 
ನಿರ್ಭಯ : ಕೌರವರೊಳಗೆ ಹಗೆಯಾಗಿಹನು ಕೀಚಕ ಬಲ ವಿರಾಟನಿಗವನ 
-ದೆಸೆಯಿಂ ಭಯವಿಹೀನವದು (ಕಾಂ. ೧-೪). [ಂ.] 


೦೨-೦೮೦). 


ಭಯವಿಹ್ವಲ, ಭಯವಿಷ್ವಳ (ಗು. ಹೆದರಿದ ; ಗಾಬರಿಗೊಂಡ ; 


ಲಯಾ: ತಕಘೋಷಭೀಷಣಂ ಪುರದೊಳಗುಣ್ಮಿದತ್ತು ಭಯವಿಹ್ವಲಪರ 
ಕೃತಂ ಮಹಾರುತಂ (ಕುರ್ರಪು- ೯.6). ಭಯವಿಹ್ವಳ : ಭಯವಿಹ್ವಳ 
ಸಿಂಹಳೆನಾ ಕೊಳುಗುಳದಿಳೆಯಂ ಬೆಂಗೊಟ್ಟು ಜಗುಳ್ಳನತಿಜವದಿಂದಂ 
(mast. ೬-೦೦೦). [ಸಂ.] 
ಭಯವಿಹ್ವಳ "ಭಯವಿಹ್ವಲ' ಲ' ನೋ. 
ಭಯವೊಂದು (ಕ್ರಿ). ಇ ಭಯಂಗೊಳ್‌: ಶ್ರುವಕರು ಭಯವೊಂದಿ 
ಯಭಯವರೀವುದೆನುತಡಿಗಡಿಗೆ ಹೊಡವಡಲು (084. ೫೦-೬೩). 
[ಭಯ 4 ಪೊಂದ್ದು, ] 
ಭಯಸ್ಕ (ನಾ). ಭೀರ; ಭಯಪ್ರಕೃತಿಯವನು: “ಭೀರು ಕರಂ ಕಾತರಂ 
ಭಯ ಸಸಂ ತ್ರಸ್ತಂ? (ತಸ್ತುಕೋ. ೦೦೦-೦3); ಆ ಹುಡುಗ ಬಹಳ ಭಯಸ್ಕ್ರ 
[CE ). [ಸಂ.] 
ಭಯಸ್ಕೈ (ನಾ). ಭಯಗೊಂಡವಳು : ಹೆದರಿದವಳು : ಆದುರ್ನಯಕ್ಕೆ 
ಸೀತೆ ಸ್ಮೈಯಾಗಿ ಗೃಹಮಹತ್ತರನಂ ಕರೆದಾರೇನಂ ಬೇಡಿದೊಡವರ್ಗದಂ 
ಕಡುವುದೆಂದು ಪೇಟಿತ್ದಿ (ಶಂರಾಮಾ, ೦೩-೬೩ ನ)... [ಸಂ. ಭಯುಸ್ತಾ] 
ಭಯಾಕುಳ (ಗು). ಹೆವರಿಕೆಯಿಂದ ಕೂಡಿದ ; ಅಂಜಿದ : ಇನ್ನದಣ ಮೇಲೆ 
ಭಯಾಕಂಳಿಲೋಲನೇತ್ರ ನೀಲಾಂಬುಜಲಕ್ಷ್ಮಿಯಂ ಕೆದಣಕ ಮಾಣವು ಕಾಣಗೆ 
ಮಾಯ್ದ ತುಂಬಿಗಳ್‌ (ತಿಕ. 6-40). [ಸಂ. ಭಯಾಸಂಲ] 
ಭಯಾನಕ (ಗು)- ೧. ಭಯವನ್ನು ಂಟುಮಾಡುವ ; ಭಯಂಕರವಾದ : 
ಎಷ್ಟೋ ಜನ ಶ್ರ ದ್ಯಾವಂತರು ಜೀವನದ ಅತಿದುರ್ಭರಷ್ಟಗಳನ್ನೂ 
ಭಯಾನಕ ಹಿಂಸೆಗಳನ್ನೂ ಅನುಭವಿಸಿದ್ದಾರೆ (ನೀರಯೋ. ೦೭). (ನಾ). ೨. 
ಭಯವನ್ನುಂಟುಮಾಡುವುದು ; ಭಯಂಕರವಾದುದು; ಘೋರ 
ಅಂತೆ ಮೇಣ್‌ ಇರುಳೊಳುಂ ಘೋರಾಂಧೆಮದ್ಯಮಂ ಪೀರ್ಡು 
ಮೂರ್ಛೆಗೆ ಸಂದ ಮೌನಮತಿನಿಷ್ಟು ರಂ, ಕಠಿನಂ, ಭಯಾನಕಂ (ಶ್ರೀಣಮಾ- 
ಈ ಎರಡನೆಯ ವಿಚಾರವು ರಾಘಪ್ಪನಿಗೆ ಭಯಾನಕವಾಗಿ 
ತೋರುತ್ತಿತ್ತು (ಗಾವಿಲ. 308), ೩, ಒಂದು ನರಕದ ಹೆಸರು ; 
ದಹನ ... ಮಹಾಸಂವರ್ತಕವೆಂಬೈದು ಮಂತ್ರಿನರಕಂಗಳೊಡಗೂಡಿ 
ಭಯಾನಕವೆ:ಬರಸುನರಕವಿಹುದು (ನೇಕ. 060). ೪. [ಕಾವ್ಯಮಾ] 
ನವರಸಗಳಲ್ಲಿ ಒಂದು; ಭಯವೆ:ಬ ಸ್ಮಾಯಿಭಾವದಿಂದ ಉಂಟಾ 
ಗುವ ರಸ: “ಶೃಂಗಾರಃ . - . ಭಯಾನಕ, ಬೀಭತ್ಸ, ಅದ್ಭುತಃ, 
ಶಾಂತಃ ಈ ೯ ರಸಂಗಳ್‌” (ಸಂದು. ೧೬-೯೨) ; ಸತತಂ ಭಯಾನ 
ಕೋದ್ಯತ್ನುರಸಂ ₹ರಂ ವಿಷಮಬಂಧನದಿಂ , , , ಊರ್ಜಿತೋಕ್ತಿಗಳಿನಕ್ಕತಿ 
ರೌಪ್ರರಸಂ ರಸಾವಹಂ (೪೬0. ೨-000) ; ನಿಗ್ರಹಶಂಕಾಭರಾತಂಕಿತ 
ಹೃದಯರಾದ ಅಂಗ ವಂಗೇಳಿಂಗ . , . ಮರುಪ್ರ ಶ್ರಭೃತಿಭೂಪಾಲಕರಿಂ 
ಭಯಾನಕರಸಮಂ . . . ನೆಗಟುತ್ತುಮಿರೆಯಿರೆ (eno. ೨-೩೯ ನ); 
ಹಜ್‌ದ ಹೊಟ್ಟೆಯ ಹೊಡೆಮರಳಿದಾಲಿಗಳ ತೋಳಿನ ಕಡಿಕುಗಳ ರಣಮಹಿ 
ಭೆಯಾನಕರಸಕೆ ಗುಳಿಯಾಯ: [ಸಂ.] 


ಭಯ 


೨೨೩); 


ಮ್ತು (ಕುಪ್ಮಾರೀ- 6 0೪)- 


ಭಯಾರ್ತಿ - 


ಭಯಾರ್ತಿ (ನಾ). ಹೆದರಿಕೆಯಿಂದ ಉಂಟಾದ 
"ಭಯಾರ್ತಿಗೊಳ್‌' ಪರಾ. [.] 
ಭಯಾರ್ಶಿಗೊಳ್‌ (ಕ್ರಿ). ಹೆದರು: ಅಂಜು : ಎತ್ತರಿಸಿ 
ಮುತ್ತಿ ಮುಸುಂಕೆ ಭಯಾರ್ತಿಗೊಳ್ಳೆನೇ ಕಂಜಸಖಂ (ಕಂಕೂ- ೪-೪೪): 
[ಭಯಾರ್ತಿ 4 ಕೊಳ್‌] 


ಕಷ್ಟ 
ಕು 


- ನೋವು ; 


ಮಂಜಿನ ಹೆಂಜವ 


ಭಯಾವಹ (ನಾ). ಭಯಂಕರವಾದುದು ; ಘೋರವಾದುದು: 
“ಫೋರಂ, ಪ್ರತಿಭಯಂ, ಭೀಮಂ, ದಾರುಣಂ, ಭಯಾ(ನಕಂ)ವಹಂ 


«ಎ. ಭಯಾ(ವಹಂ)ನಕಂ ಈ ೧೦ ಭಯಂಕರಂ? (ಹಣಯು- 60೭-೨೦)- 
[ಸಂ.] 

ಭಯಿಮೂಗ `ಭೈಮೂಗು' ನೋ. 

ಭಯೋತ್ಕಟ (ನಾ). ೧. ಭೀತಿಯ ಆಧಿಕೃ.-ಆತಿಶಯ. ೨. ಒಂದು 
ನರಕದ ಹೆಸರು: ನಿರುಚ್ಛ್ವಾಸ ಸುದೀರ್ಥ ಕೂಟಶಾಲ್ಮಲಿ ಅರಿಷ್ಟ 
ಸುಮನೆವೆಂಬೈದು ಮಂತ್ರಿನರಕಂಗಳೊಡನೆ ಛಭೆ, ಚಿವೆಂಬರಸುನರಕ 
ವಿಹುದು (8ರೇಕ- 060)... [ಸ0.) 

ಭಯ್ಯಾ (ನಾ). ೧. ಒಡಹುಟ್ಟಿದವನು ; ಸಹೋದರ. ೨. ಆಳು; 
ಸೇವಕ ; ಅವರು ಸಾವಕಾಶ ಮೆಲಕಾಡಿಸುತ್ತಿರುವಂತೆ ನೀರಿನ ಭಯ್ಯಾ 
ಬಂದು ಎರಡು ಗ್ಲಾಸುಗಳನ್ನು ಅವರೆದುರಿಗೆ ಇಟ್ಟು (ರಜೆ. ೨೪). 
೩, ಚಿಕ್ಕದರು ಮತ್ತು ಸರೀಕರನ್ನು ಕರೆಯುವ ಒಂದು ಶಬ್ಧ. 

[- ಹ ಭಯ್ಯಾ, ಭೈಯಾ ಮರಾ. ಭಯ್ಯಾ) 

ಭರ್‌ (ನಾ). ವೇಗವನ್ನು ಸೂಚಿಸುವ ಒಂದು 
ಗಾಳಿ ಭರ್‌ ಎಂದು ಬೀಸುತ್ತಿದೆ (69). 

_ಭರ (ಗು). ೧. ಹೊರುವ; ನಿರ್ವಹಿಸುವ. ೨. ಪೋಷಿಸುವ: 
ಆಶ್ರಯವನ್ನು ಕೊಡುವ ; - ಬೆಂಬಲವನ್ನು ನೀಡುವ." (ನಾ). 
೩. ತೆಗೆದುಕೊಳ್ಳುವುದು; ಹೊತ್ತುಕೊಳ್ಳುವುದು. ೪. ಕಳ್ಳತನ 
ಕಳವು; ಅಪಹರಣ, ೫. ಹೊರೆ; ಭಾರ; ತೂಕ : ಆಸೆಗೆ ಹುಟ್ಟಿ 
ಪ್ರಾಣಿ ಆಸೆಯನೆ ಕಲಿತು ಪುಣ್ಮಪದದಿಯ ಬಯಸಿದರೆ ಭವಮಾಲೆಯ; 


ಅನುಕರಣ ಶಬ್ಧ; 


ಭರವು ತಪ್ಪದು (0 ೧೪). ೬. ಹೊಣೆ; ಜವಾಬ್ದಾರಿ; 
ನಗರೇಶ್ವರದೀ ಮಠಮೊಪ್ಪಿ ತೋಣುಗುಂ ನರಲೋಕದೊಳಿಂನಿಲ್ಲಿಯ 


ಭರದುಂ ತಾಳ್ವಿಂತು ಪೆಜಗೆ ಗುರುಕುಳಿತಿಳೆಕಂ ಪರಮಗುರು ಬೆಸಸೆ 
(3323, ಸ1-1, ೯ ೩ 1062) ; ಸೇನೆಯ ಸುತ್ತುವಳೆಯದ 

ಕೈಕೊಂಡೊಡ್ಡ ಮೆಟದನು ಗರುಡಿಯಾಚಾರ್ಯ (ಕುವ್ಮಾರ್ರೋ- 9-೦೪); 
ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲ್‌ 
ಅಳದೆ (ಕುಳುಳ- ೬೦೦). ಪಿ. ಹೆಚ್ಚಳ ; ಆಧಿಕ : 
“ಅತಿಶಯಃ, ಭರಃ... ದೃಢಃ - ೧೪ ಅತಿಶಯದ ಹೆಸರುಗಳು" 
(ಸಿರ್ಕಾಂತಿ ೨೩) ; ಸಿರಿಯ ಭರವುಳ್ಳಾಗ ಮಜಕಿಯದಿರುವದ 
ಕೊರತೆಯಾದಾಗ ಕೊಡಲು ತನ ಲ್ಲೆಂದು ಮಜುಗುವವನೆಗ್ಸ 
೬%) ; ಕಡುಸುನ್ದಿಯ ಭರಕಿ ಕೈದಂದು ಕೊನೆವೆರ್ಕುವ 
ಎ ಕೂಷೆರೆಂ.. . ಸೊಗಯಿಸಿದನಪ್ಪುದುಂ. 
೮. ಆಸಕ್ತಿ ; ತತ್ಪರ: ಬೊಬ್ಬುಳಿಕಿಗೆ 
ಸುರಕ್ಷಿತವ ಮಾಡುವ ಭರವ ನೋಡಾ (೭4ರ. 0೬೨) ; ಎರೆಡು ಬಲದನು 
ಮಸೆದು ಕೊಲಿಸುವ (6: 
೯: ಉದ್ರೇಕ; ಆವೇಶ; ಆವೇಗ : ತರಹರವ ನಾ 


ವ 


ಅತಿಶಯ ; 


ಭರವೆಯಾದ 


ದ್ರೋಣ (ಕುಪ್ಮಾರ್ರೋ. ೫-೩3) ; ಟ್ಟಿ: 
ಡಿದ್ದರು (ಅಕ್ರಕು- «ಬಿ. ೧೦. ರಭಸ; ಚುರುಕು; ವೇಗ 
ತುಳುಕಿದ ನೀರುರದೊಳ್‌ ಯವಿರರ್ಣಟ್‌ಗೊಳೆ 


(ಇಂಪು. 


೬೭೦೬ 


19[ಭರಂಗೆಯ್‌, ಭರಗೈ (ಕ್ರಿ). ೧. ತವಕಿಸ 


೩5 


39ಭರಕತ್ತು 


35 


40|ಭರಡಾ 


44 


ಭರಣ್ಯ 


೧೪-೧೦೪) ; ತಿರುನೀಲಕಂಠಾ ಎಂದೆ. 


ಸರವನೊಳಗಿರ್ದ ನಾಯಕಿ ಕೇಳಿ 
ಂದ ಎದ್ದೆ (ತಕಕ ಶೇ. ೬-೦೪) ; ರಾಜಂ. ಚಿತ್ರಾಂಬರಯುಕ್ತನಾಗಿ 
ಬಂದೇ ಭಿರದಿಂ (ಇಮ್ಮಾರ. ೩-0೬) ; ಭರದಿಂದ ಹೋಗುವವನ ಸಂಗಡ 
ಹೊರೆ ಹೊತ್ತೀಯಾ ಅಂದ (ಗಾರ). ೧೧. ಭರಾಟೆ ; ಏರಿಕೆ: ೩ ರಿಂದ 
೫ನೇ ವರ್ಷದ ವರೆಗೆ ಬಳ್ಳಿಯ ಭರವು ಇರುತ್ತದೆ ; ಆರನೆ ವರ್ಷ ಆ ಭರ 
೧೨. ನೆರೆ ; ಭರ್ತಿ ; ಸಿರಿ ಬಂದ 


ಕಾಲದೊಳಾಗದು ಉಬ್ಬವುದೈತಂದುದಳಿವುದು ಕೊನೆಗೆ ಭರ ಬಂದ ಕಾಲಕೆ 


(ಮುಂಂದಿಯಿ- ೫-೨09). 


ಬಂದಿಹುದೆಲವು ಹೋಗುವುದಿಳಿತದ ಜೊತೆಗೆ (ಇಂತಾಶು ೨0೬-3೨). 
೧೩. ಹಿಂದಿನ ಇಪ್ಪತ್ತು ತೊಲೆಯಷ್ಟು ತೂಕ. [ಸಂ,] 


ಅಂತೊಂದು ವರ್ಷಂಬರಂ 
ಭರಂಗೆಯ್ದು ನೋಂತು (ಶಾಶರಾ- ೧-೧೩), ೨. (ಕಾರ್ಯಭಾರವನ್ನು) 
ವಹಿಸಿಕೊಳ್ಳು ; ಹೊಣೆಹೊರು : ಧೃತರಾಷ್ಟ್ರಂ ನುಡಿದಾರ್ತನೇ ಹರಿ 
ಭರಂಗೆಯ್ಲಾರ್ತನೇ ನೀಂ ಪೃಥಾಸಂತರಂ ನೋಯಿಸ ಡಿದೇನಾ 
ಮಾರ್ತೆಮೇ (ಶಂತಣ- 00-00). ೩. ಆರ್ಭಟಿನು ; ಜೋರುಮಾಡು : 
ಎನ್ನನುಜನಾ ಪಾಂಚಾಲಿಯಂ ಪಂಚವಲ್ಲಭೆಯಂದೋದೆಯುನುಲ್ಲಿ ಮಿಳ್ಳಿ 


ಳನೆನೋಡುತ್ತಿರ್ದ ಬಲ್ಲಾಳ್ಗೆಳಿಲ್ಲಿ ಭರಂಗೆಯ್ದಪರ್‌ (ಸಣದ. ೩-೩). 
೪. ಧಾಳಿಮಾಡು ; ಆಕ್ರಮಿಸು; ಮೇಲೆ ಬೀಳು: ಭೋಂಕೆನೆ 


ಸಿಂಹಧ್ವನಿಯಿಂದೆ. ಗರ್ಜಿಪ 


ಸಭಾಸೂರರ್ಬೈರಂಗೆಯ್ಗುದೆಯಾದಿತ್ಯಂಗೆ 
ಬಯಲ್ಲೆ ಪರ್ಪೃರೊಳರೇ 


ಸ ಂಭರಾಚಸ್ರದೊಳ್‌ (ನಕ-೫1, 3ಕ್ರರು ೩9-3೦; 
೬  ಚೆಲದೆ ಮಲೆದರಿನ್ನಾರ್‌ ಭರಂಗೆಯ್ದರಿ 
೬ ಎಂಬೊಂದೆಸಕದೆಸೆಯೆ ಬಂದಂ ಜರಾಸಂಧಭೂಪಂ 
(72-೪3). ಭರಗೈ : ೪. ತೊಳಪ ಖಡುಗದ ಕೊಂತ ಸಬಳ ಗದೆ 
ಕದಲಿ ಭರಗೈದರೈ (ತಾಳ್ಮರಾ ೨8-0೭). [ಭರ -- ಕೆಯ] 
ಭರೆಂಗೊಳ್‌ (ಕ್ರಿ.) ಚುರುಕಾಗು : ಮೊಳೆವುಲ್ಲಂ ಮೇದು ಮಧ್ಯಂದಿನದ 

ಬಿಜುವಿಸಿಲ್ಹಾಗೆ ಬೆನ್ನಂ ಭರಂಗೊಂಡೆಳಸುತ್ತಂ , . , ಕಾಡೊಳೊಪ್ಪಂದಳೆ 


ದಿರ್ದತ್ತಭ್ರಕಾಯಂ 


೩123) ; ಈ ವೀರನೊಳ್‌ . 


ನ್ನಾಂ್‌, 


ಪೃಥುಮಹಿಷನಿಕಾಯಂ (mate ೫-೭೮)- 
[ಭರ-- ಕೊಳ್ಳಿ) 

ಭರಂಬಡು (ಕ್ರಿ). ಇ ಭರಂಗೊಳ್‌ ; ಒಂದುದೆವಸಂ ಮಧ್ಯ್ಮಾಹ್ನಸಮಯ 
ಮಪ್ಪನ್ನೆಗರಿ ಭರಂಬಟ್ಟು ಕೆಲಸಂಗೈದು (ಕತತ, 3೪ ೦೪). [ಭರ .. ಪಡ್ಕು) 

'ಬರಕತ್ತು' ನೋ. 

ಭರಕಾಸ್ತು `ಬರಖಾಸ್ತು' ನೋ. 

ಭರಖಾಸ್ತು `ಬರಯುಸ್ತು' ನೋ. 

ಭರೆಗಚ್ಚು (ನಾ). ಯಥೇಚ್ಛ; ಹೇರಳ: ಪುರೆ, ಶ್ರೀಖಿಂ। 

, ಇತ್ಮಾದಿಯಿಂದ ದೊಡ್ಡ ಬಳೆ; 
(edcisul. ([ ಮರಾ. ಭರಗಚ್ಛಾ) 

ಭರಗೆಡು (ಕ್ರಿ). ತಡಮಾಡು ; ವಿಳಂಬಮಾಡು ; ಭರಗೆಡದೆ ನೀನೊಂದು 
ಗುಂಡನು ಪಿರಿಯ ಬಳ್ಳಿಗೆ ಸೇದಿ ಕೊಡು (ಸಾಕ್ಮರಾ- ೦೭-೬೩). 

(ಭರ -- ಕೆಡ್ಕು 

ಭರಗೈ `ಭರಂಗೆಯ್‌' ನೋ. 

`ಬರಡಾ' ನೋ. 

ಭರಡಿ (ನಾ). ೧. ನು: ಸ ತರಿ. (ಗಂ). ೨. (ಆಲಂ) ಅಲ್ಪ; 

: ಹುರುಡಿಗೆ ಮಾಡುವ ಹುರುಳಿಲ್ಲದ ದಾಸ , , , ಎರಡು ಕಡೆ 
ಕೆಟ್ಟ ಭರಡಿ ದಾಸನ (ನ [- ಮಠಾ, ಭರಡೀ] 

ಭರಣ, (ನಾ). ೧. ಹೊರುವುವ: 2; ವಹಿಸುವುದು. 
೨. ಪೋಷಣೆ ; ರಕ್ಷಣೆ : ಪರಿಪಾಲನೆ : ಮುತ್ತಯ್ಯನು ನಾರಣೋಜರು 
ಬ; 


೬ ಒಂದೆರಡು 
ಗಿ ತುಂಬಿದ್ದವು 


ತೀ ಮುವತ್ತಿರ್ವ್ವರೆ ಭರಣ: (3: 1-1, ೨6 00 ; 90); 


ಭರೆಣ್ಯ 


ತೋಜುತ್ತೆತ್ತಮಾದಂ ಹರಣಭರಣಚಾತುರ್ಯಮಂ ಚಾತುರಂಗಂ (ತಂತ್ರಫ್ಯ- 
00-೩9) ; ಮರನನೇಜ?ದರೊಳಗೆ ಪಾಂಡವರಿರಿಸಿ ಹೋದರು ಕೈದಂಗಳ 
ಮಿಗೆ ಹರಣಭರಣಕ್ಷಮೆಗಳಲಿ ನೀನೆನಗೆ ನೀಡೆನಲು (ಕನ್ನಾ: ೩-೩೨). 
೩. ಜೀವನಕ್ಕೆ ಬೇಕಾದ ಗ್ರಾಸ ; ಜೀವಿಸಲು ಬೇಕಾದ ಅನ್ನಾಹಾರ : 
ವಿಶಾಲಾಕ್ಷಿಯೆಂಬವಳು ಪುರುಷನಿಲ್ಲದೆ ಪ್ರಥಮ ಯತುಗಾಣೆ| 
ಪಿತಮಾತೆ ಮುಗಿ ಭರಣವನಿಟ್ಟು ಕಾಳಹಸ್ತೀಶ್ವರನ ವನದಲ್ಲಿ ಬಿಟ್ಟುಬರಲು 


(ಶ್ರೌಕ- ೦೦-೨). ೪. ಸಂಬಳ: ಕೂಲಿ; ವೇತನ: `ಕರ್ಮಣ್ಮಾ 
* « ಭರಣಂ,/ ಮೂಲ್ಕಂ, ನಿರ್ದೇಶ; ಪಣ; _ ೧೧ ಕೂಲಿಯ 
ಹೆಸರುಗಳು” (ರ್ಯಾಂತಿ, ೩೦೭). 


೫. (ತೆರಪಾದ ಸ್ಮಳವನ್ನು) 
ತುಂಬುವುದು; ಭರ್ತಿಮಾಡುವುದು. ೬. ತುಂಬುವ ವಸ್ತ್ರು,- 
ಪದಾರ್ಥ. ೭, ಭೂಮಿಯ ಒಂದು ಅಳತೆ (?) : ತೋಟದ ಸ್ತಳ 
ದಲ್ಲು ಭರಣ ೬೦ಕೆ ಹಕಿದ ಅಡಕೆಮರ ೧೪೫೦೦ಕೆ ಗ ೨೫೩ (ಕ್ಮ. 
೧೯೩೬. ೬೬-೦೯; 1670). 
ಭರಣದ ಕೋಲ್‌ - ಒಂದು ಅಳತೆಯ ಕೋಲು (9) : ಗೋವಣ 
ವೊಲದೊಳಗೆ. ಧಾರಾಪೂರ್ವ್ವಕಂ ಮಾಡಿ ಭರಣದ ಕೋಲೊಳ್‌ ಸರ್ವ 
ನಮಶ್ಶಂ ಬಿಟ್ಟ ನೆಲ ಮತ್ತರು ೬೦ (ಇಇ x, ೦೯ 
ಭರಣದ ಕೋಲ ಪರಿಸಂಕಿನ ಮತ್ತರು ೩ (ಕೂ. 0%. 
[ಸಂ.] 
ಭರಣ್ಯ (ನಾ). (?) : ಕೆಡೆವಡೆಮೇಳ್ವಡಂ ಪಡುವಡಂ ಭರಣಂ ತಿಣ 
ಉತ್ತಮಿಪ್ಪಡಂ ಚರಣವನಾವಗಂ ಬಡಿವಡಂ ಪೆಅತೆನಿತು ಶೂಲೆ ತೋಜ್‌ 
ತೆಂದಜಸದು (ಕಕ್ಕಕ್ಕೆ. ೧೧-೯೭), (2) 
ಭರಣಂಗೆಯ್‌ (ಕ್ರಿ): ಕಾಪಾಡು: ರಕ್ಷಿಸು: ಕಂಡೆ ಪಡೆದುಯೂರನಾ 
ಶ್ರೀಧರಭಟ್ಟಂ* ನೂಜನಾಲ್ವರ್ಮ್ಮಹಾಜನಕೆ ಭರಣಂಗೆಯ್ಸು ತವಗಂ 
ವಂಹಾಜನಗ್ಳಂ ಪ್ರ ಜೆಗಂ ಮಾಡಿದ ವೃವಸ್ಥೆಯುಂ(9, 5೫, ೩-೦೪; 3012); 


ಜಗಮೆಲ್ಲಮುಮಂ ವಿಷ್ಣುವೆ ಮಿಗೆ ಭರಣಂಗೆಯ್ಯುತಿರ್ಕುಂ (ಅತ್ಕುಪು. 
0-೪೬) [ ಭರಣ, ೬ ಕೆಯ] 

ಭರಣಿ (ನಾ). ೧. (ಒಡವೆ. ವಸ್ತು ಮೊದಲಾದುವುಗಳನ್ನು 
ಮುಚ್ಚಳವಿರುವ) ಸಂಪು ಕರಂಡ; ಡಬ್ಬಿ : ಪುನಸಿಜನನ: 


ಸಂಮೋಹನದ ಮರ್ದಂ ಮಣಿಯ ಭರಣಿಯೊಳ್‌ ತೀವಿಯೆ ಸಿನ 
ನಿಧಿಯ ಮೊಗದೊಳಿರಿಸಿದನೆನಲೈ ಮಧುರಾಧರಂ ಮನೋಹರಮವಳಾ 


(ಶಸ್ಟಫು- ೩-೪೭); ತರಿಸಿದರು ಚಂದನದ ಸಾದಿನ ಭರಣಿಗಳ (ಕುಪ್ಮಾಸ- 
೨-10); ಕತ್ತಲೆ ಲೋಕವನು ಮುಸುಕಿದುದು ಭರಣಿಯ ಮ. ತ್ವ ಪಂದದಲ್ಲಿ 


(aes. ೩-09). 2. [ಜ್ಯೋತಿ] ಯಮನು ಅಧಿದೇವತೆಯಾಗಿರುವ. 
ಅಶ್ವಿನಿ ಮೊದಲಾದ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎರಡನೆಯದು: 
ಭರಣಿ ಮಧೆ ಪೂರ್ವೆ ಕೃತ್ತಿಗೆ ವೈಶ್ವಾನರಮಂಡಳಮೆಂಬ ನಾಮಮಂ 
ತನೆದಿರುಂ (ಕೋಕೋಶ- 9-60) ; ಭರಣಿ ಯಾಮ್ಮಛಂ ಯಾಮ್ಯಂ. 
ಆಂತಕಂ ಯಮತಾರಕಂ ಈ ೫ ಭರಣಿನಕ್ಷತ್ರಕ್ಕೆ ಪೆಸರು (ಶಾಸ್ತರ: 3-೪) ; 


ವೀಳೆಯದೆಲೆಯ ಬದಣಿಕೆಯಂ ಭರಣಿನಕ್ಷತ್ರದಲ್ಲಿ ತಂದು ಕೈಗೆ 
ಕಟ್ಟುವುದು. (ಸನ್ನಿ. ೦೨೦); ಭರಣಿಯಲ್ಲಿ ಹುಟ್ಟಿದವನು ಧರಣಿ 
ನು (ಗಾರ). ೩, ಭರಣಿನಕ್ಷತ್ರದಲ್ಲಿಬರುವ ಮಳೆ ; ಮರೆಯ 
ವೇಷದಂತೆ ಭರಣಿಯಾ ರಸೆದಂತೆ ಅರಿವೆ ರತುನ ಧಣಿ ಸ್ವರ್ಗವು ಸ್ಮಿರದಿ 
ಕಾಣಿಸಿದಂತೆ (3ರಾಕೋ- 3-೪). 
ಭರಣಿಯ ಮಳೆ « ಸಾಮಾನ್ಯವಾಗಿ ಕೊನೆ, ಮೇ 


ಸೂರ್ಯನ 


ಆರಂಭದಲ್ಲಿ. 
ಬರುವ 


ಮಃ 


೬೭೦: 


10 


:ಹಾಜನಕ್ಕೆ ಮಾಡಿದ್ದ 


ಭೆರತ್ಯ 


ಸಮೆಯಮೆಸ್ತೆನೆ ಇಲ್ಲಿಯ ಕೆಯ್ಮುಂ ಮೆನೆಯುಂ ಜೇಷ್ಮನೊರ್ವ್ವನೊಡದೆ. 


ಮಿಕ್ಕುದೆಲ್ಲಂ ಮೂವತ್ತಿರ್ಚ್ಯಾಸಿರ ಸಮೆಯಂ ಪೂರ್ವದ ಭರಣಿಗರ ಸನ್ತತಿ 
ಯಲ್ಲದೆ ಪೆಜರ್ಗ್ಗೆ ಕೆಯ್ಮ ನೆಯಂ ಮಾಜಲಾಗದು (199೩. 1-1, ೬-೩೪ ; 

1028). [ +=] 
ಭರಣಿಗೆ (ನಾ). ಒಂದು ಬಗೆಯ ಸಸ್ಯ; 


ನವುಲಾದಿ: ಮೈರೊಳೆ, 


ಭರಣಿಗೆ (ಮೈ 5೧. ೭8-0೫೯0). [?) 
ಭರಣ, (ನಾ). ಎ ಭರಣ ೪: “ಕರ್ಮಣ್ಕಾ ... ಭರಣ್ಮಂ, 
ಭರಣಂ, ಮೂಲ್ಯಂ: ನಿರ್ವೇಶಃ, ಪಣಃ -೧೧ ಕೂಲಿಯ ಪೆಸರುಗಳು” 


(ರ್ಯಾಂ: ೩೦೭), [೫ಂ.) 
ಭರತ್ಮ (ನಾ). ೧. ಅಭಿನಯಿಸುವವನು; ನಟ; “ಶೈಲಾಲೀ . . . ಭರತ 
ನಟಃ ಈ ೮ ನಟ್ಟಿವಿಗಂ"" (ಕಂದು. ೩-೫೩6) ; "ನಟ ಎಂದರೆ 
ಕುಣಿಯ: ವವನು ಎಂದು ಆರ್ಥ, ಇವರಿಗೆ ಭರತರು. ಶೈಲೂಷರು. 
ಮುಂತಾದ ಹೆಸರೂ ಉಂಟು (1ಂಣಕಿ. ೨0), ಪೈ, ನಾಟೃಶಾಸ್ತ್ರ ; 
ಅಭಿನಯ ಕಲೆ: ಭರತಂಗೆ ಭರತಮುಮನರ್ಥಶಾಸ್ತ್ರಮುಮಂ , . . 
6 ಉಪದೇಶಂಗೆಯ್ದು (ಕರಿಪು. ೩೦ ವ): ಭರತ ಛಂದೋವ್ಯಾರಣ 
ಸಂಗೀತ ಸಾಹಿತ್ಯ... ಸ್ಮರಿಸಲೊಡನೆ. ಮುಖೋದ್ಧ ಶಂ ಬಸವಂಗೆ [CU 
೩-೪೨) ಕವಚಾಗಮ , . , ಸಂಗೀತ ಭರತ ಆತೋದೃದೆಂದು ಪ್ರೋದ್ಧೀ 
ತಾಗಮದ ಪೋಡಶಛೇದಂಗಳು (ಏಕ, ೬೧). ಸ. 
ಬರೆದ ಮುನಿಯ ಹೆಸರು: ಆ ಮುನಿಪ ಭರತನೊ೦ವಿಂ , . , 
ಗಂಧವಾಗಮರತತಿಗಿತ್ತನೊಲ್ಲು ನಾಟೃಶ್ರುತಿಯಂ (ರಾಸ್ಕರಂ- ೦-೦ ಭರತ 
ಪ್ರೋಕ್ತವುದ ಭರತನಾಟ್ಯವನ್ನು ಸಂಪ್ರದಾಯಶುದ್ಧವಾಗಿ ಕಾಪಾಡಿ 
ಕೊಂಡು ಬಂದಿರುವ ನಾಟ್ಕಪದೃತಿಗೆ ಭರತನಾಟ್ಯ ಎಂದು ಹೆಸರುಬಂದಿದೆ 
(ಉರವ: ೫೬೪). ೪. ಭಾರತವನ್ನಾಳಿದ ಒಬ್ಬ ಸುಪ್ರಸಿದ್ಧ ಚಕ್ರವರ್ತಿ : 
ಭರತನೆ ವಂಶದೊಳ್‌ ಪಾಂಡುಗೆಪುಟ್ಟಿಯುಂ . ನೀಮುಮಾ 
ಮರದಡಿಯೊರ್ಳ ಶಿವಾಶಿವರವಂಗಳಿನೆಟ್ಟಿಳುಮುತುಟಾದುದೇ (ಹಕಣ. 
೩-೦೦) ; ಬಾಳಿಕೆಯನನುಜರಿಂದೊಡಗೂಡಿ ಧರ್ಮಜಂ ತಾಳಿದಂ ಭರತ 
ನಳ ನಹುಷಾದಿ ರಾಜರಂ ಪೇಳುವೊಡವರ್ಗಿನಿತು ಗುಣಮಿಲ್ಲವೆಂದು. 
ಭೂಮಂಡಲಂ ಕೊಂಡಾಡಲು (ಕೈ ಬಭಾ. ೨-೪); ನಿನ್ನೀ ಕುಮಾರಂ 
ನೈಪೋತ್ತಮ ಭೂರಕ್ಷಣದತ್ತಣಿಂ ಭರತನಾಮಂದಾಳ್ಡು ತಾಂ ಬಾಳುವಂ 


ನೃಪೋತ್ತಮ 


ನಾಟ್ಯಶಾಸ್ವ್ರವನ್ನು 


ನೆಗ್ಬ 


(೫೪೫5 ೨೫-೮೬). . ೫. ದರರಥನ ನಾಲ್ಕು ವಜ್ಯಳಲ್ಲಿ ಒಬ್ಬ ; 
ರಾಮನ ತಮ್ಮ; ಶುಭದಿನ ನುಂಹೂರ್ತದೊಳ್‌ ಸುಮಿತ್ರೆ ಲಕ್ಷ್ಮಣನಂ 


ಕೈಕೆ ಭರ: ಶತ್ರುಘ್ನನಂ ಪಡೆಸ್ರೆದುಂ (ಕಂಣನೂ. ೩-೦೩೩ ಭ) ; 
ಆರಸುತನಕೊಡಬಡದೆ , . ಧರಿಸಿ ಮರಳಿದು ಭರತ ನಂದಿ 
ಗ್ರಾಮಕೈತಂದ (ಕೊರ. ೨-೬ ಸೂಕರೆ) ; ತೊಳೆದು ಜನನಿಯ ಜಠರಮಂ 
ಜನಿಸಿ ಭವನದೊಳ್ಳಳೆದು ಲಕ್ಷ್ಮಣ ಭರತ ಶತ್ರುಘ್ನರೊಡಗೂಡಿ 
(ಕ ಬರಾ- ೨೫-3): ೬. ಪರಮಜ್ಞಾನಿಯಾದ ಒಬ್ಬ ಮಹರ್ಷಿ ; 
ಜಡಭರತ : *ತ್ತಮದ್ವಿಜಕುಲದಲುದಿಸಿ ದೆಲುತ್ತಮೋತ್ತಮನಾತ್ಮ 
ವಿದ್ಯೆಯ ಪುತ ಳಿಯವೊಬಖಿಳೆಮಾಯಾವಿರತನಾ ಭರತ (೩8. ೫-೬ ಕೂತೆ). 
೭. ಭಾರತದೇಶ ; ಇಂಡಿಯಾ; p ಸುಪ್ರಸಿದ್ಧನಂದ ಭರತ 
ಚಕ್ರವರ್ತಿಯು ಆಳಿದುದರಿಂದ ಈ ನಾಡಿಗೆ ಭರತವೆಂಬ ಹೆಸರಂ 
ಬಂದಿತೆಂದು ಪ್ರಾಚೀನರ ಅಭಿಪ್ರಾಯ": ಆ ತಿರ್ಯಗ್ಲೋಕದ 
ನಟ್ಟನಡುವೆ. ಲವಣಜಂಧಿಸರಿವೃತಮಾಗಿ ಭರತ ಹೈಮವತ ... 

ಬೇಟುಂ ಜನಪದಂಗಳಿಂದಂ . .. ಎಸೆದು(60ತು. ೦-96 ಕ); 
ಕ್ಷೇತ್ರದೊಳುತ್ತಮುಂ ಭರತಮಾ ಭೂಭಾಗದೊಳ್‌ (೫3. xx. 
೪೭-೦೩; 3074), ಭರತಾರ್ಧಕ್ಕಧಿರಾಜನಪ್ಪ ಸುನನಂ ಪೆತ್ತಪ್ಪೆ ತನ್ವಂಗಿ 
(ಶಂಕಾ: 9೦). ೮. [ಜೈನ] ಆದಿತೀರ್ಥಂಕರನಾದ ವೃಷಭ 


ನೆಂ ಸುಪ್ರ? 


* ನೇಮವ 


ಆ 


'ರಾವತಂಗಃ 


ಭರತ್ಯ 


ದೇವನ ಹಿರಿಯ ಮಗ; ಪ್ರಥಮಚಿಕ್ರವರ್ತಿ : ಪುರುಪರಮೇಶ್ವರ 
ಪುತ್ರಂ ಚರಮಾಂಗಂ ಚಕ್ರವರ್ತಿಯೆಂದೊಡೆ ಪೇಟಲ್‌ ದೊರೆ ಪೆಜರಾರ್‌ 
ಭರತನೊಳೆನೆ (ಅತ್ರ. 03-006); ಭರತಂ ಮುನ್ನಾದಿತೀರ್ಥೇಶ್ವರನ 
ಚರಣಮಂ . , , ಪೂಜಿಸಿದಂ (98. 6-೩); ಭರತನನಳ್ಳಿ ಬಾಹುಬಲಿ 
ತುಳ್ಳಿ ಮರಳಿದ ಪೂಗೊಳಂ (9ನಂಪು, ೦೦-0೪). .] ಕ 

ಭರತ್ಮ "ಭರಶಿ' ನೋ. 

ಭರತಕಟ್ಟಳೆ (ನಾ). ನಾಟ್ಯಶಾಸ್ತ್ರದ ನಿಯಮ : ಹರಿ ಪಟಪಮಂ 
ರುಕಟು ರುುಕಕೆಂದು ಬಾಜಿಸಲು . . . ಭರತಲಟ್ಟಳೆಗೆ ಕುಣಿದನೀರು 


(ಗುರುಕಾ- ೦-೦). [ಭರತ್ಯ 4 ಕಟ್ಟಳೆ] 

ಭರಿತಕಳಾವಿದ (ನಾ). ಭರತನಾಟ್ಯಶಾಸ್ತ್ರವನ್ನು ತಿಳಿದಿರುವವನು : |36 
ನೆರೆದೇಳ್ತಂದಿರ್ದುದಾಸ್ಥಾ ನದೊಳೆಮಮ ಭರತಕಳಾವಿತ್ಕುಳಂ 
(ase. ೦೨-೪೩). [ಸಂ. ಭರತಕಲಾವಿದ್‌] 


ಭರತಕುಲ, ಭರತಕುಳ (ನಾ). ೧. ಭರತಚಕ್ರವರ್ತಿಯ ವಂಶ: 
ಪಾಂಡವ, ಕೌರವರು ಹುಟ್ಟಿದ ರಾಜವಂಶ : ಭರತಕುಲಗಗನ 
ದಿನಂರಂ, . . ಗರ್ಭೊೋದಯಾದ್ರಿಯಿಂದುದೆಯಿಸಿದಂ (ಶಂಶಥಾ. ೦-೪೫): 
ಭರತ:ಲೇಂದುಕಲಂ॥0, . . ಕುರುಕೇತುವೆಲ್ಲಿದಂ (ಗರಯ, ೬-೩0). 
ಪಿ. ಭರತಖಂಡದ ಜನತೆ, ಪ್ರಜಾವರ್ಗ : ಶಿವನ ತಸಸ್ಸಿಗೆ ಭಂಗ 
ಬಂದರು ನವರಮಾರನ ಸಂಭವ ತಾರಕಾಸುರವಧೆಯು ಕಾದಿದೆ ಭರತತುಲ 
ವಿಜಯಾಭವ (60ಮು. ೪6-0): ಭರತಕುಳ : ೧. ಭರತಕುಳ 
ತಿಳಕರಿರ್‌. , . ನೆರೆದಿನಿಬರುಮಾ ಲಕ್ಷ್ಯಮನಿರದಕ್ಕಟ ಸರದೆ ತೆಗೆಯಲಾ 
ರ್ತಿರುಮಿಲ್ಲಾ (ಕೂಕಳಾ. ೨-೪೨). [ಸಂ.] 

ಭರತಕುಳ "ಭರತಕುಲ' ನೋ. 

ಭರತಕ್ಷೇತ್ರ (ನಾ). ಭಾರತವರ್ಷ; ಭರತಭೂಮಿ : ಜಿನೇಂದ್ರವಂದನ: 
ಭಕ್ತಿಯಿಂ ಪೋದಲ್ಲಿ ಭರತಕ್ಷೇತ್ರಬೊಳೀ ಯುಗದೊಳ್‌ ಶೀರ್ಥಂಕರಸುಂ 
ಚೆಕ್ರವರ್ತಿಗಳುಮುಪ್ಪರೆಂದು ಸರ್ವಜ್ಞರ್‌ ಬೆಸಸೆ (ಕಂಠಿ. ೦೨-೦೦೩ ನ); 
ಮನೋಹರಮುಮೆನಿಸಿದ ಭರತಕ್ಷೇತ್ರದ ಮಧ್ಯದೊಳ್‌ ಮಧ್ಯದೇಶಮುಂಟು 
(ane. ೨-೦ ೪). [ಸಂ.] 

ಭರತಖಂಡ (ನಾ). ಭರತಕ್ಷೇತ್ರ : ನಮ್ಮ ಪ್ರಾಚೀನಗ್ರಂಥಗಳಲ್ಲಿ ಈ 
ದೇಶಕ್ಕೆ ಭರತಖಂಡ ಇಲ್ಲವೆ ಭರತವರ್ಷ ಎಂಬ ಹೆಸರು ಕೊಡಲ್ಪಟ್ಟಿದೆ 
(£ಖಂರಯ ೪-000). 50.) 

ಭರತಜ (ನಾ). ಭರತವಂಶದಲ್ಲಿ ಹುಟ್ಟಿದವನು : ಭರತಜರೊಳ್ಳುನ್ನಿಲ್ಲದೆ 
'ಪರಿಭುಷೆಯನುಂಟುಮಾಡಿ ಪೆಜಿಗಡಿಯಿಟ್ಟಂ ಕಂರುರಾಜಂ (ಗರಾಯು- 
ue): [ಸಂ.) 

ಭರತಜ್ಞ (ನಾ). ಭರತಪ್ರಣೀತವಾದ ನಾಟ್ಕಶಾಸ್ತ್ರವನ್ನು ಬಲ್ಲವನು; 
ನಾಟ್ಯವಿದ್ವಾಂಸ : ಸ್ವರೆಮನಟ್‌ಗೆ ತಾಂ ಭರತ್ನಾನಂದದಿಂದಾಸನ 
ಮನಿಗೆ ಜಾತ್ಯಶ್ನದೆಂತೆ - (ಮರತಿ- ೦೦-೭೪); ಲಲಿತತತವಿತತಾದಿ ವಾದ್ಯಾ 


86. 


ಕಲಿತ ಭರತಜ್ನಾಂಗೆ ೬೬ ಭಂಡಾರಿಗಳಿಗೆಲೆದು (ಕ್ಷ. ೩೯-೨೪); 
ಭರತಜ್ಞರ್‌ ಭಯಕಾಅ ನರ್ತಕ ನಟರ್‌, , . ಒಪ್ಪುಗುಂ (ಉಸ್ಸರ. 
0-೩೩), [ಸಂ.] 


ಭರತನಾಟ್ಯ (ನಾ). ಭರತಮುನಿಯಿಂದ ನಿರೂಪಿತವಾದ ನಾಟ್ಕ: 
ಭರತಮುನಿಪ್ರೋಕ್ತವಾದ ಭರತನಾಟ್ಯವನ್ನು ಸಂಪ್ರದಾಯಶುದ್ಧವಾಗಿ 
ಕಾಪಾಡಿಕೊಂಡು ಬಂದಿರುವ ನಾಟ್ಯಪದ್ಧತಿಗೆ ಭರತನಾಟ್ಯ ಎಂದು ಹೆಸರು 
(ಕಾರ. ೩೩೪). [ಸಂ. 
ಭರತನಿಪುಣ (ನಾ). ಎಭರತೆಜ್ಞ : ಸರಸಕವಿಗಳು ತಾರ್ಕಿಕರು ವರಭಿರತ 
ನಿಪಣರು ಗಾಯುರರು , . . ವೈತಾಳಿಕರು ರಂಜಿಸಿತು (ಕುಷ್ಮಾಣ- ೨-೨೬) - | 48 
೫.) 


೬೭೦೮ 


ಭರೆತಾನ್ವಾಯ 


ಭರತಪಕ್ಷಿ (ನಾ). ಒಂದು ಬಗೆಯೆ ಹಕ್ಕಿ ; ನೀರುಕಾಗೆ: “ದಾತ್ಯೂಪ॥: 
ಕಾಲಕಂಟಕ;-೨ ಭರತಪಕ್ಷಿಯ ಹೆಸರು” (ಸಿರಿ. ೦೩೪)- [ಭರತ್ಯ4 ಪ] 

ಭರತಪತಿ (ನಾ). ಭರತ ೮; ಭರತಪತಿಯ ಶೋಕಾವೇಗಮಂ ವೃಷಭ 
ಸೇನಗಣಾಗ್ರಣಿಗಳಿಂತೆಂದಾಲ್‌ಸಿದರ್‌ (ಕಂತೆ. 0೬-೩೪ ಕ). [ಸಂ] 

ಭರತಭೂಮಿ (ನಾ). -ಭರತಕ್ಷೇತ್ರ : ಭರತಭೂಮಿ ನನ್ನ ತಾಯಿ, 


ನನ್ನ ಪೊರೆದ ತೊಟ್ಟಿಲು (ಕೋಗಲಿ. ೩೯.೦). [ಸಂ.7 
ಭರತಮಂಡಲ (ನಾ). ಎಭರತಕ್ಷೇತ್ರ, 2. ಅಂತು ಭರತಂ ಭರತಮಂಡಲ 
[ಜಾಕಾಂ, ೪]ಶುನೇಕಚ್ಛತ್ರಜ್ರಾಯೆಯಿಂದಂ ಪ್ರತಿಪಾಲಿಸುತ್ತಮಿರೆಯಿರೆ 


(ಅರಿಫು- ೦೩-೪೦)... [ಸಂ.7 

ಭರತಯ್ಯ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಭರತಯ್ಯನ 
ದಿವ್ಯಲಕಿತ (ಕ. 1113: ಸೊರಂಿ. 304-0೪ ; 909). [ಭರತ್ಯ 4 ಅಯ್ಯ] 

ಭರತರ್ಫು `ಬರತರಘು' ನೋ. 

ಭರತವರ್ಷ (ನಾ). ಎಭರತಕ್ಷೇತ್ರ : ನಮ್ಮ ಪ್ರಾಚೀನಗ್ರಂಥಗಳಲ್ಲಿ ಈ 
ದೇಶಕ್ಕೆ ಭರತಖಂಡ ಇಲ್ಲವೆ ಭರತವರ್ಷ ಎಂಬ ಹೆಸರು ಕೊಡಲ್ಪಟ್ಟಿದೆ 
(ಕಂಡು. 9-000). [ಸಂ,] 

ಭರತವಾಕ್ಯ (ನಾ). ೧. [ಕಾವ್ಯಮಾ] ನಾಟಕವೇ ಮೊದಲಾದ 
ರೂಪಕಗಳ ಕೊನೆಯಲ್ಲಿ ನಟನು ಬಂದು ಮಾಡುವ ಮಂಗಳಾ 

ಂಸನೆಯ ಶ್ಲೋಕ, ಶುಭದ ಕೋರಿಕೆ : ಪೂಜ್ಯರು ಅನುಗ್ರಹಿಸು 
ವುದಾದರೆ ಈ ಭರತವಾಕ್ಯವು ನೆರವೇರಿಸಲ್ಪಡಲಿ (ಣಳುಂಕ- 0೦೫-೨೮) ; 
ಭರತವಾಕ್ಯಮಾ ಐಹಿಕದ ನಾಟಕಕೆ ತಾನಾದೊಡಂ ಮೃತ್ಯು ತಾಂ 
ನಾಂದಿಯ್ಯೆಸಲೆ (ಕ್ರೀಕಾಶ, 006-329) ; ಭರತವಾಕ್ಯದೊಂದಿಗೆ ನಾಟಕ 
ಮುಗಿಯುತ್ತದೆ (ಕರುಣಾ: ೬೬). ೨. (ಆಲಂ) ಕೊನೆಯ ಮಾತು ; 
ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಭರತವಾಕ್ಯ ಹೇಳಿಬಿಟ್ಟರು (69): 
[ಇಂ.) 

ಭರತವಿದ್ಯೆ (ನಾ). ನಾಟ್ಯವಿದ್ಯೆ ; ನಾಟ್ಕಕಲೆ : ಆತನ ಮಹಿಮೆಯಂ 
ಪೇಳ್ವಡೆ . . . ಸಕಳಛರತವಿದ್ಕಾಹೃದ್ಯ ಗಂಭೀರಭಾವೋವಿಪುಳವಿಜಯ 
ಲಕ್ಷ್ಮೀವಲ್ಲಭೋ ವಿಷ್ಣುದೇವಃ (೬೪. ೪ (೩),ಟರರು. ೪0-00 ; 160); 
ಭರತವಿದ್ಕಾವಿಷಯದಲಿ ಪರಿಚರಿಯತನ ನಮಗಲ್ಲದೀ ಸಂಗರದ ಸಾರಥಿತನವ 
ಮಜ್‌ದೆವು ಹಲವು ಕಾಲದಲಿ (ಕುಣ್ಮ- ೫-೪೦). ಸಂ. ಭರತವಿದ್ಯ್ಯಾ 

ಭರತಶಾಸ್ತ್ರ (ನಾ). ಎಭರತವಿದ್ಯೆ : ಭಾವಂ ವಿಭಾವಮೆಸೆವನುಭಾವಂ . . , 
ಅಜ್‌ಗೆ ಭರತಶಾಸ್ತ್ರಕ್ರಮದಿಂ (ಕಣ್ಮನ. ೭೯) ; ಭರತಶಾಸ್ತ್ರಾಂಭೋಧಿ 
ಚಂದ್ರಂ . . . ಎಸೆದಂ (ಎಳೆ, 3 (೫); ೪9೪-೪0 ; 116) ; ಭರತಶಾಸ್ತ್ರ 
ದೊಳು ನಾಟಕದೊಳು . . , ನುಡಿದರು (೫4. ೪-೭೪). [ಸಂ] 

ಭರತಾಗಮ (ನಾ). -ಭರತವಿದ್ಯೆ : ಭರತಾಗಮದೊಳ್‌ ಮೂವತ್ತೆರಡೆನೆ. 
ನೆಗಬ್ಜಿಂಗಹುರಮುಂ (60. ೯೨೨) ; ಭರತಾಗಮಲಕ್ಷ್ಮಿಗೆ ನಿಜಕರಣ 
ಮಳಂರಣವುಂಗಹಾರಂ ಹಾರಂ (ಕರ್ರಶ್ಞಿ, 03-0೭) ; ಪರಮಭರತಾಗ 
ಮೋಚಿತಪರಿವರ್ತನೆಯಿಂದೆ ನಾಟ್ಯದಂತರ್ಭೇದದೆ ಪೆರಿಯಂ ಪೇಳು 
(ಕಾಸ್ಕರಂ. ೦-೩೪). [೫.7 

ಭರತಾತ್ಮಜ (ನಾ). ಭಾರತದಲ್ಲಿ ಹುಟ್ಟಿದವನು; ಭಾರತೀಯ ; 
ಸೋದರರೆಂಬಾ ಭಃವನೆ ಸರ್ವರೊಳಿರಿಸು, ಭರತಸತ್ಮಜನ್ನೊಸು, ಕಂದಾ | 
(ಕಂತಿ: 7) [ಂ.] 

ಭರತಾನ್ವಯ (ನಾ). ಭರತವಂಶ : ಸತ್ಯನೆಂಬವಂಗೆ ಭರತನೆಬವನುದಂ 
ಆತನಿಂ ಬಟ್‌ಕ ಭರತಾನ್ವಯಮೆಂಬುದಾದುದು (ಗಣಯ: ೫-೪ ಠ). [ಸಂ.] 

ಭರತಾನ್ವಾಯ (ನಾ). ಇ ಭರತಾನ್ವಯೆ : ಭರತಾನ್ಕಾಯದೊಳದಿನಿಂ 
ದುವರೆಗಂ ಸಾಪತ್ನರೊಳ್‌ ಬದ್ಮಮತ್ಸರದಿಂದೆಮ್ಮನಕಾರಣಂ ಕದಡಿದೈ 


(ಗರಾಸು. ೬-೪) [ <ಸಂ. ಭರತಾನ್ಯಯ ] 


ಭರತಿ 


ಭರತಿ, ಬರತ್ಕ, ಭರತ್ಯ, ಭರತೆ, ಭರ್ತಿ(ಗು)- ೧. ತುಂಬಿದ; ಸಂಪೂರ್ಣ 
ವಾದ: ಅಲ್ಲಿ ತೊಗಲ ಬಾವಲೀ ಚೀರತಾವ ಭರತಿ ಹಗಲಿನೊಳಗ (ಗಂಗಾತ- 
6೭-0೬). ವಿ. ಅಧಿಕವಾದ ; ಹೆಚ್ಚಾದ: ಒಂದುಸಲ ಆಕೆಗೆ ಭರತಿ 
ನೆಗಡಿ ಬಂದು ಬಿಟ್ಟಿತು (6ನ. 06). ೩. ಇಡಿಯಾದ ; ಪೂರಾ. 
೪. ಮಜಭೂತಾದ ; ಕಟ್ಟುಮಸ್ತಾದ. (ನಾ). ೫. ಸಮುದ್ರ 
ಅಥವಾ ನದಿಯಲ್ಲಿ ಏಳುವ ಆಲೆಗಳ ಉಬ್ಬರ : ಭರತಿ ಅಂದರೆ 
ಏರುವುದು ಅಥವಾ ಉಕ್ಕುವುದು; ಓಹೋಟಿ ಅಂದರೆ ಇಳಿಯುವುದು 
(ಯುಯು, ೬-೩೬೨) ; ಚಿನ್ನಿಸಕ್ಕರೆಯು ಬೆರೆಯೆ ಭರತಿ ಉಕ್ಕುವುದು 
ಕ್ಷೀರಸಿಂಧು (ಸೂರ್ಯಶಾ, ೩೪-00) ; ನಮ್ಮ ಸಾಹೇಬದಂಪತಿಗಳಿಗೆ 
ಯಾರೋ ಭರತಿ ಬರುವುದು ಎರಡು ಗಂಟೆಗೆ ಎಂದು ಹೇಳಿದ್ದರಿಂದ 
ಅವರು ಅದನ್ನೇ ನೆಚ್ಚಿಕೊಂಡಿದ್ದರು. (ಸ್ಮೃತಿ. 1). ೬. ಹೆಚ್ಚಳ; 
ಅತಿಶಯ; ಆಧಿಕ್ಕ : ದುಃಖದ ಭರತಿ ಇಳಿಯುತ್ತ ಬಂತು (66:ಕ. 
೦೪). ೭. ಜೋರು; ಭರಾಟಿ ; ಸವಣೂರ ನವಾಬನು ಹೋಗು 
ತ್ರಿದ್ಧಾಗ ಜಾತ್ರೆಯು ವೊಳಿತಾಗಿ ಆಗುತ್ತಿತ್ತು, ಆದರೆ ಈಗ ಅದರ 
ಭರತಿಯು ಮೊದಲಿನಷ್ಟು ಇರುವುದಿಲ್ಲ (ಐಗೆ. ೩೦೬) ; ಜಾತ್ರೆ 
ಮುಗಿದು ಶಿವರಾತ್ರಿಯಾಯ್ತೂ ಶ್ರಾವಣಕೆ ತುಂಬು ಭರತಿ (ತು. 
೩-೨0): ೮. (ತೆರಪಾದ ಸ್ಥಳವನ್ನು) ತುಂಬುವುದು : ಸ್ಥಳಗಳ ಭರ 
ತಿಯ ಕಾಲಕ್ಕೆ ಅವಳು ನನಗೆ ಪ್ರತಿಸ್ಪರ್ಧಿಯಾಗಿ ಬರುವಳಿಂದು ನಾನು 
ಎಣಿಸಿರಲಿಲ್ಲ (ಜೇನಂತ, 3೬0) ; ನಾನು ನನ್ನ ಶಾಲೆಯ ಭರತಿಗಾಗಿಯೇ 
ಎಂದು ನಾಲ್ಕುರು ಮಕ್ಕಳನ್ನು ಒಟ್ಟುಮಾಡಿ ತಂದದ್ದುಂಟು 
(ಸ್ಮಕ್ಕಕೂ, ೬). ಬರತ್ಸ : ೫. ನೀರು ಅಷ್ಟೊಂದು ಇಳಿದಿರಲಿಲ್ಲ 
* » ಬರತದ ನೀರೂ ಸೇರಿರಬೇಕು (ಕುರತು, 43): ಈ ಬಾರಿಯ 
ಮುನ್ನೂರು ನಾನ್ನೂರು ಗಜ ಉದ್ಧಗಲವಾದ ಹರಹು, ಬರತದ ನೀರಿಗೆ 
ತುಂಬಿದ ಜಲಾಶಖಯವಾಗುತ್ತದೆ (೫ರುಣ: ೩೦). ಭರತ್ಮ: ೫. ಓಟ 
ಭರತದ ಭರವಸದ ಹೊಯ್ಲಾಟದುರು ಆಹರಿಗಳ, , .ರೌದ್ರದಿಂದ ಸಮುದ್ರ. 
ರಂಜಿಸಿತು (ತೊರಂಡ- 9-03-3) ; ನಾವಿಕರು ದಿಗನಿರೂಪಣೆ ಮಾಡಲಸ 
ವಂರ್ಥರಾಗಿ ಭರತವನ್ನು (ಇಂ) ಬಿಟ್ಟು ಬಹಳ ದೂರ ಹೊರಟು 
ಹೋಗಿದ್ದರು (*ಶಾಳುಂ. 0). ಭರತೆ: ೫. ಒಂದೊಂದು ಕ್ರಾಂತಿಯು 
ಕಾವ್ಯೋದಧಿಯಲ್ಲಿಯ ಭರತೆಯಿದ್ದಂತೆ (£ಠ್ಮಕಾ. ೨೩)- ಭರ್ತಿ : ೩, ಅಬ್ಬಾ ಸ 
ಚಂಡಿಯೇ | ಭರ್ತಿ ಒಂದು ತೆಂಗಿನಮರದಷ್ಟು ಎತ್ತರವಿರುವ ಹಾಗೆ 
ಕಾಣಿಸಿದಳು (ಸೃಶ್ಕಕೊ. ೪3). ೪. ಏನು ಗಟ್ಟೆಮುಟ್ಟುಗಿದ್ದಾನೆ! ತುಂಬು 
ಗಲ್ಲ, ಬಾರೀಕ ಮಾಸೆ, ಭರ್ತಿ ಆಳು, ನನಗಂತೂ ಸುಖ್ಬನೇ ಬಂದಂತಾಯಿತು 
(೫34. ೭೪).-6. ಸೈನ್ಯಕ್ಕೆ ಭರ್ತಿಯ ಕೆಲಸ ಪ್ರಾರಂಭವಾಯಿತು (ರೂತಿ). 
೯. ರಂಗು ; ಏರಿಕೆ: ಆಟ ಒಳ್ಳೆ ಭರ್ತಿಗೆ ಬಂದಾಗ ಅಳಲಿಕ್ಕೆ ಹತ್ತಿದ 
(ಅನುಶಿ- 6). 
ಭರತ ಇಳಿತ ಎ ಸಮುದ್ರದ ಉಬ್ಬರ ಮತ್ತು ಇಳಿತ: (4). 
ಭರತದೇಳು ಇ ಸಮುದ್ರವು ಉಬ್ಬರಗೊಳ್ಳು. - - ಉಕ್ಕೇರು : 
ಭರತಚಕ್ರಿಯ ಪುತ್ರರಲ್ಲವೆ ನುಡಿದರು ಭರತವೆದ್ದಂತೆ ಕ್ಷೀರಾಬ್ದಿ (ತಂತ, 
14-೬6). ಭರತಿ ಆಗು, ಭರ್ತಿಯಾಗು « ಪೂರ್ಣವಾಗು ; ತುಂಬು: 
ಒಂದು ಗೋಡೆಗೆ ಹೆಚ್ಚಿಟ್ಟಿದ್ದ ಭಾರಿ ಸೆಲ್ಫು ಫಲಾಹಾರದ ಡಬ್ಬೆಗಳಿಂದ 


ಭರತಿ ಆಗಿತ್ತು - (ಕೈ: 00) ; ಉತ್ತರಕಡೆ - ಥೋಲರ - ಎಂಬ 
ಬಂದರುಪಟ್ಟಿದಿಂದ ಹಡಗುಗಳಿಗೆ ವಿಶೇಷವಾಗಿ ಹತ್ತಿಯು ಭರ್ತಿ 
ಯಾಗುತ್ತದೆ. (ಕೂಗೋಳ. ೩೪); ರಾಯರ ಮನೆಯ ದೊಡ್ಡ 
ಹಾಲೆಲ್ಲಾ ಜನರಿಂದ ಭರ್ತಿಯಾಗಿತ್ತು. (ಉಯುಕ. ೩೨), ಭರತಿ ಓಹಟ, 
ಭರತಿಓಹೋಟಿ ಎ ಭರತ ಇಳಿತ; ಭರತಿ ಓಹಟಿಯ. ಕ್ಷಯುವ 
ವೃದ್ಧಿಯನು ಅರಿಯದೆನ್ನ ಹಿಗ್ಗು (66೪. ೩೪-0); ಸವಂದ್ರದ 


೬೭೦೯ 


ಭರಪೂರ 


ನೀರು ಸ್ಥಿರವಾಗಿ ನಿಲ್ಲುವುದು. ಸರ್ವಕಾಲವೂ ಹಿಂದಕ್ಕೆ ಮುಂದಕ್ಕೆ 
ಹೊಯಿದಾಡುತ್ತದೆ. ಇದಕ್ಕೆ ಭರತಿ ಓಹೋಟಿಗಳೆಂತಲೂ ಏರಿಳಿತ 
ಗಳೆಂತಲೂ ಅನ್ನುವರು (ಮಂಜ: ಒಟ), ಭರತಿ ಮಾಡು, ಭರ್ತಿ 
ಮಾಡು-ತುಂಬ್ಳು ; ಪೂರ್ಣಮಾಡು: ಹುಂಡಿಗಳು ತೋರಿಸಿ ಲಾಗು 
ಮಾಡುವುದು ಮತ್ತು ಭರತಿ ಮಾಡುವುದು (ಮಂಂನ್ಯಾ: ೨೬೪); ಹೀಗೆ ಹೊರ 
ಹೋದ ನೀರಿನ ಬದಲಿಗೆ ಬೇರೆ ನೀರನ್ನು ಆಗಾಗ ಭರ್ತಿ ಮಾಡುತ್ತಿರಬೇಕು 
(ಅತು. ೬೬); ರಾಜಾದಾಯವನ್ನು ಹೆಚ್ಚಿಸಿ ಬರಿದಾಗಿದ್ದ ಬೊಕ್ಕಸವನ್ನು 
ಭರ್ತಿ ಮಾಡಿದನು (ಕೃರ: 03). ಭರತಿ ಹಾಕುಎತುಂಬ್ಬು; ಭರ್ತಿ 
ಮಾಡು: ನಮಗೂ ನಿಮಗೂ ನಡುವೆ ಬಿದ್ದಿರುವ ಈ ಕೊರಕಲಕ್ಕೆ ಭರತಿ 
ಹಾಕುವಂತಾಗಬಹುದು (ಸಂಸ್ಕಾರ. ೨ ಒಳನೂತು). [4-ಹಿಂ. ಮರಾ, ಭರತೀ] 

ಭರತೆ 'ಭರತಿ' ನೋ. 

ಭರತೋರ್ವಿ (ನು). ಇ ಭರತಕ್ಷೇತ್ರ: ಅಮ್ನುನೆಯಂ ತಜ್ಜಿನಚಕ್ರಪರ್ತಿ 

ಥಂ ಷೋಡಶು ಧರ್ಮಚಕ್ರನಿಯುಕ್ತಂ ಭರತೋರ್ವಿಗಿಂತು ಸಲೆ 
ನೋಂತಂ ಶಾಂಕಿತೀರ್ಥೇಶ್ವರಂ (ತಪು. ೦-೦೬). [ಸೆಂ. ಭರತೋರ್ವಿ] 

ಭರದಂಡು, ಬರ್ದಂಡು, ಭರದಾಂಡ್‌, ಭರದಾಂಡು, ಭರ್ದಂಡು 
(ಗು). ೧. ಭರದಿಂದ ; ಪೂರ್ಣವೇಗದಿಂದ. ೨. (ಆಲಂ) 
ಅತಿಶಯವಾದ. (ನಾ). ೩. ಬಹಳ ವೇಗದ ಓಟ ; ರಭಸವಾದ ಓಟ; 
ರಥ್ಯಃ . , . ಭರದಂಡು ಕುದುರೆ (ಸರ್ಯಾಂತಿ- 380). ಬರ್ದಂಡು : 
ಪಿ. ಎಂಥಾ ಆಳು ಅಂತೀರೀ ? ಬರ್ದಂಡಾಳು | ಅವರನ್ನ ಕಂಡ್ರೇ ಹುಲಿ 
ನಡುಗಬೇಕು (ಏಳು. ೩೦೦). ೩. ಗುಡ್ಡವಿಳಿದು ದೊಳ್ಳನೇನೊ ಬರ್ದಂಡು 
ಓಡಿದನು (ತುಕೆರು. ೫೪). ಭರದಾಂಡ್‌: ೩. “ಧೋರಿತಕು ಬಿರು 
ನಡೆ. ಭರದಾಂಡ್‌” (೩ಉ್ಯಾಂತಿ- ೨೩೦). ಭರದಾಂಡು; ೩. ಆ ಗುಂಪು ಭರ 
ದಾಂಡು ಬಿಟ್ಟುಕೊಂಡು ಹೊರಟೂಪೋಯಿತು (ಸಡೆರಾ, 21, 1): 
ಭರ್ದಂಡು; ೩. ಭರ್ದಂಡು ಹೋಗಿ ಬಂದುಬಿಡ್ತೀನಿ, ಒಂದು ಎಲೆಡಕೆ 
ಹಾಕೊ: ಹೊತ್ತಿನಲ್ಲಿ! (ಹಿಕ. ೩೬೭). [4-ಮರಾ. ಭರದವಡ, ಭರೆದೌಡ] 

ಭರದಾಂಡ್‌ 'ಭರದಂಡು' ನೋ. 

ಭರದಾಂಡು "ಭರದಂಡು' ನೋ. 

ಭರದ್ವಾಜ (ನಾ). ೧. ಒಂದು ಜಾತಿಯ ಹಕ್ಕಿ; ಹೆಗ್ಗಾರ: “ಹೆಗ್ಗಾರಂ 


ಭರದ್ವಾಜಮೆಂದೆನಿಕ್ಕುಂ'' (ಮಂಗಳಾ. ೩0-೪); ಗಿಡಗಂ . ಚಕೋರ ಸರಸ 
ಭರದ್ವಾಜಾಳಿಗಳ್‌ . , . ಚಾತಕಮವಿರ್ಕುಂ ತತ್ತರುವ್ರಾತದೊಳ್‌ 


(ಪದಕ. 9-9೬); ಮರುದಿನಂ ಕೋಕಿಲ ಭರದ್ವಾಜ ಬರ್ಹಿಕೇಕಾ ಧ್ವನಿ 
ಗಳೊಡನೆ. ಮೊಗದೋರುತಿರೆ, , . ಗುಹಂ ತರಿಸಿದನು. ನಾವೆಯಂ 
66-8೪). ೨. ಒಬ್ಬ ಯಷಿಯ ಹೆಸರು: ಭರದ್ವಾಜಂ 
ಕೃಪನ ತಂಗೆಯಪ್ಪ ಶಂರದ್ವತೆಯಂ ತಂದು ಮದುವೆಯಂ 
ಮಾಡಿದೊಡೆ (ಕಣಾ. ೨-೪೩ ೪) ; ಆ ಭರದ್ವಾಜನು ನಿಜೋನ್ನತವೈಭದ 
ದಿನಾ. . . ಸುರರ ಸುಖಾಭಿಲಾಷೆಯ ಬಿಡಿಸಿದನು ವಿವಿಧೋಪಚಾರದಲಿ 
(ತೊರರಾ- ೨-೩-೦೩); ವಿದ್ವತ್ಸಭಾವಲಯಮಣಾಯೆ ವಿರಚಿಸಿದಂ ಭರದ್ವಾಜ 
ಗೋತ್ರಭವನಣ್ಣಮಾಂಕನ ಸುತಂ (ತ್ಮ ಬಳಾ: ೦-೦೦). [ಸಂ.] 
ಭರಪೂರ (ಅ). ೧. ಸಂಪೂರ್ಣವಾಗಿ ; ಪೂರ್ತಿಯಾಗಿ ; ಒಬ್ಬರ ಕಂಡರ 
ಒಬ್ಬರೆ ಮನಸು ಅಬ್ಬರ ತುಬ್ಬರ ಆಗತೈತಿ ಇಬ್ಬರ ಕೂಡಿ ಬದುಕಿನ ಹಬ್ಬ 
ಮಾಡಿಲ್ಲ ಭರಪೊರಾ (66ಳು. 3೯0 ೪); ಕರಡಿಗಳು ಚಂಗಾಲದ ಆರಂಭದಲ್ಲಿ 
ಒಮ್ಮೆ ಹೊಟ್ಟೆಯನ್ನು ಭರಪೂರ ತುಂಬಿಕೊಂಡು ಗವಿಯೊಳಗೆ ಹೋಗಿ 
ಬಿದ್ದವೆಂದರೆ ನಾಲ್ಕು ತಿಂಗಳು ಸ್ಮಳ ಬಿಟ್ಟು ಕದಲುವುದಿಲ್ಲ (ಮಂಜ. 
3-0೬5). ೨. ಯಥೇಚ್ಛವಾಗಿ; ಬೇಕಾದಷ್ಟು: ಸುರೇಶ, ಸತೀಶ, _ 
ಕಿಶೋರರಿಗೆ ಭರಪೂರ ಅರಿವೆ-ಅಂಚಡಿ ಇದ್ದವು (ರೀತಹ. 21, ೨೦೪). 
[- ಹಿಂ. ಮರಾ, ಭರ್‌ಪೂರ್‌] 


ಭರಭರ ೬೭೧೦ ಭರೆಮಿಕೆ 


ಭರಭರ (ನಾ). ಒಂದು ಅನುಕರಣ ಶಬ್ದ ; ಅವ್ವಾ ಭರಭರ ಬಡಿಸು. 
ನಾನು ಪೋಲೀಸ ಕಚೇರಿಗೆ ಹೋಗಬೆ.ಕು (ಕಕ್ತರ್ಕ. ೨೪೦). 

ಭರಭರನೆ (ಅ). ಒಂದು ಅನುಕರಣಾವ್ಯಯ; ಬಹಳೆ ವೇಗವಾಗಿ; 
ಬಹುಚುರುಕಾಗಿ : ಭರಭರನೆ ಹೋಗಿ ಭೈರವದೇವರ ಸಂಗಡ 
ಭೈರವಾಸ ಕೇಳಿದ (ಗಾರ). [ಭರಭರ + - ಅನ) 

ಭರಭರಾಟಿ, ಭರಭರಾಟೆ (ನಾ). ೧. ಏರಾಟ ; ಏರಿಕೆ; ಜೋರು: ಈ 
ಅವಧಿಯಲ್ಲಿ, ಹಿಂದುಸ್ಥಾನದಲ್ಲಿ ಮುಂಚಿನಿಂದಲೂ ಭರಭರಾಟಿಯಲ್ಲಿ ನಡೆ 
ಯುತ್ತ ಬಂದ ಅನೇಕ ಉದ್ಯೋಗಗಳು ನಾಶವಾದವು (ಕುಪಾಲೋ. ೦0); 
ಪೈವಸಾಯಪು ಭರಭರಾಟಿಯಿಂದ ಬೆಳೆಯಿತು ( 443ಣ. ೬೧ ಸ್ಥಿ ಈ 
ಸಡಗರ : ಕೃಷ್ಣಪ್ಪ ಭರಭರಾಟಿಯಿಂದ ಪೂರ್ತಿ ಸೂಟಿನಲ್ಲಿ ಬರುತ್ತಿದ್ದರು 
(ಕಮಲಿ ೫). ಹ. ಆಧಿಕೃ; ಹೆಚ್ಚಳ ; ಹವೆಯ ಭರಭರಾಟಿಯು 
ಕಡಿಮೆಯಾಗತೊಡಗಿತು (ಇಕೆ, ೩6). ಭರಭರಾಟೆ : ೧. "ಭರಭರಾಟೆ 
ಏರಿಕೆ” (೩೪ನಕೋ. ೨೩)- [+-ಮರಾ. ಭರಭರಾಟ] 

ಭರಭರಾಟೆ 'ಭರಭರಾಟಿ' ನೋ. 


ಭರಭರಿ (ನಾ). ಇ ಭರಭರಾಟಿ ೧: ಇಲ್ಲಿಯ ವ್ಯಾಪಾರವು ಒಳ್ಳೇ ಭರ 3 


ಭರಿಯಲ್ಲಿ ಇರುವುದರಿಂದಲೂ . . . ಇದೇ ಮೊದಲನೇ ಪಟ್ಟಣವಾಗಿರುತ್ತದೆ. 
(ಮುಂಬ, ೬-0೨೬). [ ೨ ಮರಾ. ಭರಭರ ) 

ಭರಭಾರ (ನಾ). ರಕ್ಷಣೆಯ ಹೊರೆ; ಕಾಪಾಡುವ ಹೊಣೆಗಾರಿಕೆ : 
ತಂಗೆವಿರ ಭರಭಾರಕ್ಕಮಡಸಿದ ಬಡತನಕ್ಕಮೆಡರ್ಗಮಳ್ಳೆದೆ ನೀಂ ಪೊತ್ತು 
ನಿತ್ವರಿಸುತ್ತುವಿರೆ (ಕತಿಳ್ರ- 9-೬೬ 5); ಗುರುವೆ ಭರಭಾರವನು ಹೊಜ 
ಸಲು ಕರುಣವಿಲ್ಲವೆ ನಿನಗೆ (ಕ್ರ. ೦೬-೬); ಎನ್ನ ಭರಭಾರ ನಿಮ್ಮದು 
ಹಾನಿವೃದ್ಧಿಯೆು ನಿಮ್ಮದು (ಸರಳ ೨೪-೬)- [ಸಂ.] 

ಭರಭಾರಿ (ನಾ). ಪೋಷಣೆಯ ಭಾರವನ್ನು ಹೊತ್ತಿರುವುದು : ಬೆಳಿ 
ಸಿರಿಯ ಭರಭಾರಿ ಕಂಶ್ರಮಸಂಘವೈರಿ . . . ಕಾವೇರಿ ಭೋರ್ಗರೆದೆಸೆದುದು 
(momo 3-೭)- ಸಂ. ಭರಭಾರಿನ್‌ ] 

ಭರಮ್‌ 'ಭರಮು' ನೋ. 

ಭರಮು, ಭರವರ್‌, ಭರಾಮು (ನಾ). ೧. ಮನ್ನಣೆ: ಗೌರವ: 
ನಮ್ಮ ವಠಾರದಲ್ಲಿ ಅಜ್ಜನ *ಭರಮು' ದಿನೇ ದಿನೇ ಹೆಚ್ಚುತ್ತಿದ್ದದೂ 
ತಂದೆಯ ಕಾರ್ಯಕ್ಕೆ ನೆರವಾಗಿರಬೇಂ (ಕಾತಕೆ. ೪; ಮಾಮುಂಜಿ ತನ್ನ 
ಮಾತಿಗೆ ಭರಮ ಬಾರದೆಂದು ತಿಳಿದು, ಜತೆಗೆ ಬೇರೆ ಯಾರೋ ಗುರುತ 
ದವರನ್ನು ಕೊಟ್ಟಿದ್ದ (ಮುಗಿಯು. ೨೪). ಭರಮ್‌ ; ೧. ಸರಕಾರದವರು 
ಆಯಾಯ ಗ))ಮದಲ್ಲಿರುವ ವ್ಯಾಪಾರಿಗಳಲ್ಲಿ ಸ್ವಲ್ಪ "ಭರಮ" ಉಳ್ಳವ 
ರನ್ನು ಆರಿಸಿ ಅವರ ಮಂಬೇನ ಕೊರತೆಯ (ಪಸುಗೆಯ) ಸಾಮಾನುಗಳ 
ಬಟವಾಡೆ ಮಾಡಿಸುತ್ತಿದ್ದೆರು (ಕಾತಂತ್ರ, ೪): ಭರಾಮು , ೧. ಆ 
ಗ್ರಾಮದಲ್ಲಿ ತಹಶೀಲದಾರರ ಭರಾಮನ್ನು ನಾನು ಗಳಿಸಿಕೊಂಡೆ 
(ಕೋಪಾ: 30); ನನ್ನೆ ಮಾತಿಗೊಂದು ಭರಾಮು ಬಂದೀತೆ? 
(೪೬೪: ೪೪). ೨. ಯೋಗ್ಯತೆ : ಭಟ್ಟರ ಭರಾಮಿಗೆ ಒಂದು ಹೊಲೆಯರ 

ಪನ್ನು ಅನ್ನ ಹಾಕಿ ಸಾಕಿಕೊಂಡು ಹೋಗುವುದು ಯೋಗ್ಯವಾದ 

ಮಾತಾಗಿತ್ತು. (ರಂಠಿನಾ. ೦೦). 
ಭರಾಮಿನವರು ಎ ಗೌರ: 


524 


೦ಬುದೂ 


( ಎಮರಾ. ಭರಮ] 
ಭರವಶ (ನಾ)- ೧. ಬಹಳ ಚೆರುಕು: ಅತಿ ವೇಗ : ಸುಂದರಂ ಗುಂಡನೆ 
ಜಿಳ್ಳೆರಲೆಗೆ ' ಗಜ:ಮೂಡಿದವೋಲ್‌ ಭರವಶದಿಂ/ಪೊಕ್ಕನೋಡಿ ಲಂಕಾ 


ಪುರಮುಂ ( ತಾನೂ: ೯-090) ; ಪಣ್ಯದೇವತೆಯ 
ವೇಹದಿ ಬರಲು ಕಂಡೆಬಲೆ ಭರವಶದಿ ಕೊಂಡು 


40 


ಗಳ ಸನ್ನಿಧಿಯೊಳೊಲಿದಿರಿಸಿ (ತೀತಂತ. 3-೪0): ೨. ಸ್ಪಷ್ಟ; ಖಚಿತ: 
ರ: ಹೊನ್ನಿಗರ್ಗಂ ಭರವಶದಿಂ ಮೂವದಂ ಯಿದು ಖಂಡುಗ 
ಇರದೆ ಶರಾದ್ರಿ ಪೊನ್ನಿಗೆ ಭರವಶದಿಂ" ತಿಳಿಯ ಪೇಳು ಗಣಿತ 
ವಿಳಾಸ (ಸರೆ. ೦೯-೦). [ಸಂ.] 
ಭರವಸ, ಬರವಸ. ಭರವಸೆ, ಭರೋಸ(ನಾ)- ೧. ನಂಬಿಕೆ: ವಿಶ್ವಾಸ: 
ಕಂಬಿಯಂ ಪೊತ್ತುನ್ನತೋತ್ಸುಕವೆತ್ತು ಭರವಸದಿಂ ನಡೆತರಲು ( ಜಸಫು- 
೫8-೨೭); ಕರುಣಾಕರ ನ್ರೀನೆಯುವುದೇತಕೊ ಭರವಸವಿಲ್ಲಿನೆಗೆ (ಕ್ಕರಂರ- 
3-೬೧ ತಂ); ಭರವಸವಿಲ್ಲದ ಮಾತು ಕೇಳಿ ಬಂಡವಾಳ ಕಳಕೊಂಡ 
(ಣಲ)- ೨. ಅಪೇಕ್ಷೆ; ಆಕಾಂಕ್ಷೆ: ಅದಖ್‌ಂ ನಿಮ್ಮಂ ಪಿರಿದರ್ತಿ 
ವೆರಸು ನೋಡುವ ಭರವಸದಿಂ ಪಾಂಡ್ಯದೇಶದಿಂದಂ ಬಂದೆಂ (ರರ್ಸಿನ್ನು, 
ಹಸನಾಗಿಯಿಂತಿಹ  ಗಿರಿಯೊಳೆಮ್ಮಂ ನೋಡ 
ಲೆಂತೈ ಭರವಸದೊಳೆಯ್ತಂದಿರಿ (8ಸಶು. 30-4): ೩, ಆಸರೆ: ಅವ 
ಲಂಬನೆ : ಅರಸನ ಸಭೆಯೊಳಗೆ ಕುಜತು ಆಡಲು ಬೇಡ ಸರಸ ನಿಂದೆ 
ಯಲಿ ಇರಬೇಡ ಒರ್ಪರಲಿ ಭರವಸವು ಬೇಡ (ಸಣ್ಣ. ೭೫). 
೪. ರಭಸ; ದೇಗ; ಚುರುಕು: ಉಸುರ್ದ ಪಡಿಯಂ ಬೇಡ 
ಲ್ಲೊಲ್ಬದೆ ಸುನೆ ತನ್ನೊಡತಿಯ ಮನೆಗೆ ಭರವಸದೊಳೆಯ್ತಂದಿಂದುಮುಬಿ 
ಗಿಂತೆಂದಳಾ ದಾಸಿ (೧%. 00-30); ರುಸುತನನೆ, 
ಭರವಸವ ನಿಲಿಸಿದನು (ಕುನ್ಮಾರ್ರೋ- ೩-೨೬); ಆ 
ಕುಸುರಿದಜ್‌ಯಲೂ ಭರವಸದಿಂದ ಸಂಜೀವಿನಿಯ ತಂದು (ಕರರ. 
೨-೩-೬)-ಬರವಸ: 9. ದುರುಳೆಂ ಪ್ರಹಾರವರ್ಮಂ ಪರನೃಪತಿಯ ಕೆಯ್ಯ 
ಸಿಕ್ಕಿದಂ ರಾಜ್ಯಕ್ಕಾನರಸೆಂದು ವಿಕಟವರ್ಮಂ ಬರವಸದಿಂ ಪಟ್ಟಬದ್ಧನಾದಂ 
(ರಕಕು- ೨-೦೩೦)... ೫. ಉದ್ದೇಶ : ಸಂಕಲ್ಪ: ಭರವಲೈತಂದು 
ಶುಕ್ರಾಚಾರ್ಯುರಂ ಕಾಣುತಿ5ಲವರುಮತಿಥಿಪೂಜೆಯ ಮಾಡಿ ನೀ ಬಂದ 
ಬರವಸವದೇನೆಂದು ಕೇಳಲೈ (ತ601- 6-00). ಭರವಸೆ: ೧. ಈ 
ಯೊಂಡು ಭರವಸೆಯೊಳು ನಾವು ನಡೆದಂದು ನಮಗಾವ ಭಂಗವು ಇರದು. 
(ಇಂತಾಶು 0೪೦-೪೨); ನನ್ನ ದುಃಖಕ್ಕೆ ಕಿವಿಗೊಟ್ಟು ಮರುಗಿದ್ದೀರಿ ಎಂಬ 
ಭರವಸೆಯಿಂದಲೇ ಬರೆಯುತ್ತಿದ್ದೇನೆ (೪ನ. ೨೩೦) ೬. ಆಶ್ವಾಸನೆ 
ನಿಮ್ಮಿಂದ ಸಹಾಯದ ಭರವಸೆ ಬೇಕು (ನಕರ. ಇ). ೭. (?) 
ಭೂಮಿಯ ಹೊಳಕಯನಿಳುಷುವೆನೆಂದು ಬುದವನಅಸಿ ಕಾಂಬುವುದಿದಾನ 
ಭರವಸೆ ಕಾದ ಬರಹೇಳು (8೧. ೨೭೬). ಭರೋಸ : ೧. 
ನಾಯಕರಿಗೆ ನಿಮ್ಮ ಮಾತಿನ ಮ್ಯಾಲ ಸಂಪೂರ್ಣ ಭರೋಸಾ ಅದ 
(ಉಾಗ್ಯಶ್ರೀ. ೨೫; ಅವಂದ್ಯಾನ ನನಗ ಭರೋಸ ಇಲ್ಲ ತಗೀರಿ (5608 
2. 30): 
ಭರವಸೆ ಕೊಡು ಎ ಆಶ್ವಾಸನೆ ನೀಡು; ಮಾತು ಕೊಡು : ತಂದೆ 
ಭರವಸೆ ಕೊಟ್ಟರು (54ರ. 11: 0೦೦೯); ಮಂಜೂರು ಮಾಡಿಸಿ ಬಿಡು 
ತ್ತೇನೆ ಎಂದು ಭರವಸೆ ಕೊಟ್ಟು ಹೋದ (ತಸುತೂ. ಟಂ). ಭರವಸೆ 
ನೀಡು ಇ ಭರವಸೆ ಕೊಡು: ಆಗಾಗ ಸರ್ಕಾರದವರು ತಕ್ಕ, , . 
ಭರವಸೆ ನೀಡುತ್ತಿದ್ದರೂ ಸಮಸ್ಯೆ ಮಾತ್ರ ಎಂದಿನಂತೆ ಬಗೆಹರಿಯದೆ. 
ನೀತಿದೆ. (68ರ. ೬೬೬), ಭರವಸೆಯಿಡು ಎ ನಂಬು; ವಿಶ್ವಾಸವಿಡು ; 
ನಿನ್ನಲ್ಲಿ ಭರವಸೆಯಿಟ್ಟು ಒಂದು ಮಾಡು ಹೇಳುತ್ತೇನೆ (840: ಬ). 
[ + ಹಿಂ. ಭರೋಸಾ; ಮರಾ. ಭರಂಪಸಾ, ಭರೋಸಾ ] 
ಭರವಸಿಕೆ (ನಾ). ೧. ನಂಬಿಕೆ: ಗಿರಿಯ ತಜ್‌ವರೆ ಶಕ್ರನಲ್ಲದೆ ನೆರೆದ 
ವಿಜನಸಮೂಹ ಮಾಡುವ ಭರಪಸಿಕೆ ತಾನೇನು (ಕುವ್ಮರ್ರೋ" ೩-೨೨); 
'ಯವನು ಕಂಣದಣ್ಣನ ಭರವಸಿಕೆ ಶಾನೆಲ್ಲಿಗೆ(ತೊರರಾ- ೩೧೮4೬) - 
ವಿ. ಅಪೇಕ್ಷೆ; ಆಸೆ; ಧುರದ ಭರವಸಿಕೆಯೊಳ್ಳೂನಿಹೆನು (ತುರಂಗ- ೩೩-೪೧). 
ದೇಗೆ : ಅರಿ ಶಿಬಂಡಿಯ ಕೈಜಳಕ ಕಾಡುರವಲೇ 


8-೦೬೦); ಪರಃ 


ಭರವಸಿಗ ೬೭೧೧ ಭರಿತ 


ಲೇಸುಯ್ತು ಬಿಲ್ಲಿನ ಭರವಸಿಕೆಯಡುದೆನುತ ಕೈಕೊಂಡೆಚ್ಚೆನಾ ದ್ರೋಣ ೨೩-೩೪); ಪಟ್ಟಗದ್ದುಗೆಗಳೆ ಕೊಡಿಸಿ ಕುಳ್ಳಿರಲರ್ತಿವಟ್ಟು ಚಕ್ರೀಶನೊತ್ತಿ 
(ಕುಪ್ಮಾರ್ರೋ, ೨-೪೦). [ಭರವಸ 4 - ಇಕೆ] ನೊಳು ನಿಟ್ಟಿಸಿ ಕೈಮುಗಿದೊಡನೆ ಭರಾಭರಿಗೊಟ್ಟು ನಿಂದುದು ಸುರಸೇನೆ 


ಭರವಸಿಗ, ಬರವಸಿಗೆ (ನಾ)- ೧. ನಂಬಿಕೆಯನ್ನು ಇಟ್ಟುಕೊಂಡಿರು (ಕರತ: ೩೯-೨೮): "ಭಾರಿ ಮಾಡು' ಪರಾ. 
ವವನು : ದೇವರೊಳ್‌ ಭರವಸಿಗನಂತೆ! ಕುಂಬೆವು ದೇವರೀತನಂ ರಕ್ಷಿಸಲಿ] [ಭರಾಭರಿ (ಆ ಬರಾಬರಿ,) -- ಕೊಡು,] 
(ಗೂಟ್ಮಾಕಾ- ೨3-08). ೨ ಕಾರ್ಯ ಮಾಡುವವನು ; ಕೆಲಸಗಾರ : |  |ಭರಾಮು 'ಭರಮು' ನೋ. 
“ಕ್ರಿಯಾವಾನ್‌, ಉದ್ಯುಕ್ತಃ -ಈ ೨ ಭರವಸಿಗಂ” (ಸರಾಯಿ. ೬೩-೨೨೮); |. |ಭರಾಯಿಸು, ಬರಾಯಿಸು (ಕ್ರಿ). ಭರ್ತಿಮಾಡು; ತುಂಬು: ಪರೀಕ್ಷಾ 
“ಭರವಸಿಗನುದ್ಯುಕ್ತನಕ್ಕು” (ರಗಣ. ೬-೪), ಬರವಸಿಗೆ : ೧. ಬರವಸಿ|, | ಬಂದ ಕಾಲಕ್ಕೆ ಎಲ್ಲಾ ಗೋಳೇ ಮಾಡಿ ಪೇಪರಿನಾಗ ಭರಾಖಿಸರಿ! 
ಗರೀ ನಮ್ಮನ್ನು ಸಾರ್ಮಕಪಡಿಸಿಕೊಳ್ಳಬೇಕೆಂದು ಪ್ರುರ್ಥಿಸುವೆವು (ಮತ್ರಕ. 'ರಾಯಿಸು : ಅವರ ಹೇಳಿಕೆಯಂತೆ ಅರ್ಜಿ ಬರಾಯಿಸಿ 


೧೨೩-೨೭೩)». [ಭರವಸ + - ಇಗ] ಕವೇ ತಡಶಿಲ್ದಾರರಿಗೆ ಕಳುಹಿಸಿದನು. (ಹತಃ, ೭೦). 
ಭರವಸೆ "ಭರವಸ" ನೋ, 10 [ಭರ್ಕಾ (ಐ « ಹಿಂ. ಭರಾಈ) 4  ಇಸ್ಕು] 
ಭರವಹನ (ನಾ). ಭಾರವನ್ನು ಹೊರುವಿಕೆ : ಸಮರ್ಥದಾಯ್ತು. . . ಭರಿ (ನಾ). ಆನೆಯ ಸೊಂಡಿಲು ; ಲಿಂಗಪ್ರಾಣ ಪ್ರಾಣಲಿಂಗವಾದ 
ಭರವಹನಕ್ಕೆ ಮುಂದುವರಿವೀಯಭಯಪುದಹೆಸ್ತಮೊಂದು (ಪತನಂ: ೦3): ನಿರಂಗನಿರವು ಹೇಗಿರ: 'ಯೊಳೆಗಣ ಮಣಿಸರದಂತೆ , , , 
[೫ಂ,] ಕರಿಯೊಳಗಣ ಭರಿಯಂತೆ ಮಣಿಯೊಳಗಣ ವಿವರದಂತೆ. [eS 
ಭರಪಣ. ಬರಷಣ. ಬರ್ಷಣ (ನಾ). ಅಹಿತ; ಅಪಥ್ಯ : ಅವರು-ಶುದ್ಧ 0೬೩-೬೦೬), [?) 
ನಾಸ್ತೀರು. ಹಳೆಯ ದೇವರೆಂದರೆ ಅವರಿಗೆ ಭರಷಣ (೩೫6.೬೩). ಬರಪಣ : | | |ಭರಿಕರ (ನಾ). ಅನೆಯ ಸೊಂಡಿಲು : ಭರಿಕರೆ ಭರಿಃರದೊಳು ಕೊಂಡು 
ಇದೆಲ್ಲ ಶ್ಯಾಮರಾಯನಿಗೆ ಬರಷಣವೇ ಆಗಿತ್ತು (ರೀಶಶ- ೫1, 000); ಅವರಿಗೆ) |. ಕೊಂಡಿಲಿ ಶಿರ ಶಿರದೊಳು ತಾನೆ ವೈರಿ:ರಿಗಳು ಪೊಣರ್ದವು ಮಾವಟಿಗರು 


ಈತನ ಹೊಸಮಾತುಗಳು ಬರಷಣಬಾಗಿ ಅವರಿಂದ ಇವನ ಮೇಲೆ ಬಹಳ ಮೇಲೆ (ರವಾಳುಗಳೊಳು. ಪೊಯ್ದಾಡೆ (ನರಕ &-00೬)-[ಭರಿ 4- ಕರೃ] 


ಅತ್ಯಾಚಾರಗಳು ನಡೆಯಬಹುದೆಂದು ತೋರುತ್ತಿತ್ತಿ (9೪0. 30). ಭರಿಕೆಯ". ಬರಿಕೆಯ್‌, ಬರಕ್ಕೆ ಭರಿಕೈ (ನಾ). ಎ ಭರಿಕರ ; ನೀರಡಿಕೆ 


ಬರ್ಷಣ : ಲೆಕ್ಕಪತ್ರ ಕೇಶವನಿಗೆ ಬರ್ಪಣವಾಗಿತ್ತು (ಸರು. ೬೩೦). ನೆರೆದೊಳೆಗುದೋಆ*  ಬಾಯೊಳ್‌ ಭರಿಕೆಯ ನ್ಫೊಡಲೊಳಗೆ ಷೂ 
[ ಹಿಂ. ಭರ್‌ಸನ್‌, / ಸಂ. ಭರ್ತ] 10] ವಾಜ್‌ ಬೆಂದ ಪಸ್ಕರಮಂ ಭೋರನೆ ತೆಗೆದು (೧0೪. ೪-೨೬ 2); ನಿಡಿದತ್ತಿ 
ಭರಸಹ (ನಾ). ಹೊರೆಯನ್ನು ತಾಳುವ ಸಾಮಥ್ಯವಳ್ಳುದು : ಕದಳಿಯ ಕಂಬ ಪೊಡವಿಯಸಿದಿದಿಳ್‌ದಾನೆಯ ಭರಿಕೆ[ಣಣ. ಕ]ಯ್ಯ 
ಆರಯೆ ಮತ್ತವೇಂ ಭರಸಹಂಗಳೊ ಜಂಫೆಗಳಾಂತುವೀ ಕಟೀಭಾರಮಂ ಪಡಿಯೆನೆ ರಂಜಿಸಿತು. (ಶ್ರೀಶಾ- ೬-೨೨); ಭರಿಕೆಯ್ಯೊಳಡಸಿ ಕುದುರೆಯ 
(ತಂದ್ರಶು- 3-009)- [ಸಂ.] ಹಿಂಡುಹಿಂಡನಿಟ್ಟೊರಿಸಿ. . - . ಹೊಡೆಚೆಂಡಂಡುತಿರ್ದಂ ಗಜಾಸುರಂ 
ಭರಾಟಿ, ಭರಾಟೆ (ನಾ). ೧. ವೇಗ; ರಭಸ; ಆತುರ : ಇನ್ನು ಗ್ರಂಥ ಸಂಗರದೊಳು (ತಂತ್ರಿ. 36-23); ಇಂತಿದು ಭ [೫೫6- ಬ] ರಿಕೆಯ್ಯನಾನದ 
ಕರ್ತರಲ್ಲೆರಡು ಜಾತಿ... ತಮಗನಿಸಿದ್ದನ್ನು ಬರೆಯುವ ಭರಾಟಿಯಲ್ಲಿ | ೩೩ ಮಹಾಗಜದಾನವನೋ , . . ಪೇಟಿಕಿನೆ ತೋಜಿ'ದುದಾ ವರಾಹಕಂ (ತಂ, 
ತಮ್ಮ ಬಗ್ಗೆ ಇತರರಿಗೇನು ಎನಿಸುತ್ತದೆಂಬುದನ್ನು. ಮರೆಯುವ ಬರಿಕೆಯ್‌ : ಬರಿಕೆಯ್ಸ [ಶಃ೫ಂ. ಬರಿಕೈಗ]ಳಂ ನೀಡಿ ಪಣ್ಕಾಯ 
ಇನ್ನೊಂದು (ಹುತ್ಕುಕು: ೬೩); ಓದಿನ ಭರಾಟೆಯಲ್ಲಿ ಬಿಡುವಿಲ್ಲದೆ ಬರೆಯ ಲರ್ಗಳಂ ದಂತಿಗಳ್ಳುಡುತಿರ್ಪುವು, . : ತಪೋವನದೊಳಾವಾಸಮಾಗಿರ್ಪ 
ದಿರಬಹುದು. ಅಷ್ಟಕ್ಕೇ ನೀವು ಹೀಗೆಲ್ಲಾ ಆಲೋಚಿಸುಶ್ತೀರಲ್ಲ! (ಕುಸುತೂ: ವರ್ಗೆ (ಕೈಬಳಾ- 08-30) ಬರಿಕ್ಟೈ : ಎಲವೊ ಸಾತೈಕಿ , , , ಹೋಗೆನುತ 
೧ಬ. ವ. ಹೆಚ್ಚಳ; ಅತಿಶಯ; ಸಮೃದ್ಧಿ : ಅವುಗಳ ದೃಶ್ಯ, ಹೆಡತಲೆಯನೊದೆದನು ನಿಂದು ಬರಿಕೈ ಮುಅದ ಗಜದಂತೆ (ಕುವ್ಮಾರ್ರೋ, 
ಸ್ಪರ್ಶ, ಗಂಧಗಳ ಭರಾಟಿಯಿಂದ ಪರವಶನಾದ ನನ್ನ ಅಡಿಗೆಯವನು! 30 ೦೪-೨೦); ಇರದೆ ಕಿರಾತರಾರ್ದಿಸುವಿನ: ಪರಿದುರ್ಕಿನಿಂದೆ ಸಂಚರಿಸುವ 
(868- 0೩೭); ಆಗ ನಮ್ಮ ಹೊಲದಲ್ಲಿ ಸೊಪ್ಪಿನ ಕಡ್ಲೆ ಬಹಳೆ ಭರಾಟಿ ಮತ್ತೆವಾರಣಸಮೂಹವೊ (8ರ, ೪). ಭರಿಕ್ಕೆ: ಸದಮದ 
ಯಾಗಿ ಬೆಳೆದಿತ್ತು (ರಸ: ೩೭). ಭರಾಟೆ: ೧. ನನ್ನ ತಂಗಿಯರಿಗೆ ಓದಿನ ಭರಿಕೈಯೊಳಗೆ ಈರೇಳುಭುವನವನು ಒದಟ್‌ ಹುಯ್ಕಿ ತಾನೆ ನಿಂದುದಲ್ಲು 
ಭರಾಟೆಯಲ್ಲಿ ಮನೆಗೆಲಸಕ್ಕೆ ಬಿಡುವಂಗಲೊಬ್ಬದು (ಕಠಾಮಿ- 09); ಸಂಜೆಯೆಲ್ಲ (3ನ್ನವ. ಕ. ೫6೩-0೩೩೨); ಕಳೆಚಿದನು ದಾಡೆಗಳ ಭರಿಕ್ಕೆ ಗಳನು ತುಂಡಿಸಿ 
ಭರಂಟೆಯಿಂದ ಆಡಿದ ಮೇಲೆ ದಣಿವಾಗದೆ ಇರುತ್ತದೆಯೇ ? (ಸ್ಮಾಮಿಸ್ಕೇ- ವಾಲಧಿಯ ಬರಸೆಳೆದು ಕೊಸಹಿದನಾನೆಗಳ (ಕುಪ್ಮಾಗ, ಹ ನೆಗಪಿ: 
00. ೩. ಜೋರು; ಜರಬು ; ಡೆಪ್ಕಟಿ ಕಮಾಷನರ್‌ ಗಾರ್ಡನ್ನನ |55 ಭರಿಕೈಯನಬ್ಬುಂಬುಗಳಂ ಬರೆ ಫೀರ್ದು ಕರ್ಣಚಿಲನದಿನವಂ ಮಿಗೆ 
ಆಡಳಿತವು ಭರಾಟೆಯಿಂದ ಸಾಗಿತು (ಬೂರಾತೆ- 0೬೬); ಹೌದಯ್ಯ ಮಿತ್ರ ಪರಿಯಿಂಪ ಮಡಕರಿಗಳ್ಳಗೆಗೊಂಡೊಡನೊಡ್ಡಿ ನಿಂದುವೆರಡುಂ ಬಲದೊಳ್‌ 
ನನ್ನ ಭರಾಟೆಯ ಕಾಲದಲ್ಲಿ ನನ್ನನ್ನು ನೀನು ನೋಡಲಿಲ್ಲ (ಮೀಣ: ಒಲಿ; (೫35: ©): [ಭರಿ + ಕೆಯ್ಯ) 
ಹಿಂದಿನ ಕೆಲಸದ ಭರಾಟೆ ಈಗಿಲ್ಲ (ತಾಜ. 00).[«- ಮರಾ. ಭರಾಟ2). ಭರಿಕೆಯ್ವಿಲ (ನಾ). ಸೊಂಡಿಲಿನ ತೂತು,- ರಂಧ್ರ : ನೀಡಿದ ಭಂಕೆಯ್ವಿಲ 
ಭರಾಟೆ "ಭರಾಟಿ' ನೋ. ದೊಳ್‌ ಕಾದೊಡೆಯುಂ ಪೊಡೆದ ಬಾಣದಿಭಮಸ್ತಕದೊಳ್‌ ಮೂಡಿದುದು 
ಭರಾಣ್ಮೌಲಿ (ನಾ): ಚಂದ್ರಶೇಖರ ; ಶಿ ವಿ 40[ (6250. aac). ಭರಿಕೆಯ* 4 ಬಲ] 
ಭರಾಣ್ಮೌಲಿ . .. ಪರಚನ್ನವಿ: ಭರಿಕೈೆ `ಭರಿಕೆಯರ್‌' ನೋ. 
ಭರಿತ (ಗು:) ೦. ತುಂಬಿರುವ; ಪೊರ್ಣವಾಗಿರುವ: ಸ್ಫುರಿಯಿಸದೆ. 
ಭರಾಭರಿ `ಬರಾಬರ್ಕಿ' ನೋ, ದಶನವಸನಾಂತರಂ ಭರಿತಭ್ರೂಕುಟಿಕಲದನಾಗಿರದೆ. ಮುಖಂ 


ಭರಾಭರಿಗೊಡು (ಕ್ರಿ). ಓರಣವಾಗಿ ನಿಂತು ಮುಜರೆ ಮಾಡು: 
ವ್ಯವಸ್ಥೆಯಿಂದ ನಿಂತು ಗೌರವ ಸೂಚಿಸು 
ಗೊಟ್ಟ ಪದಾತಿಯ ಹಯ ಗು ರಥವಾ ಭೂ 


) ; ಭರಿತ ನವಯೌವಸಶ್ರೀ 
ಎಸೆದತ್ತು ಕೋಮಳೆಯ 


ತಸರಸಾನಂದಲೊಚನಶರಧಿ 


ಸೇತುಗಟ್ಟಾಗಿ ಭರಾಭರಿ| 4 


ನೋಡುತ 


ಭರಿತಬೋನ 


ಮೇಲ್ವರಿದೊತ್ತಿ ಪಸರಿಸೆ (2%ಫಿ. ೬೦-೬೦). ೨. 


ರಕ್ಷಿಸಲ್ಪಟ್ಟ. ೩. ಭಾರವನ್ನು ಹೊತ್ತಿರುವ. ೪. ಹಸುರಾದ. (ನಾ). 


೫. ತುಂಬಿರುವುದು; ಪರಿಪೂರ್ಣವಾಗಿರುವುದು : ``ಆಚಿತಂ 
“ಭರಿತ ಪೂರ್ಣಂ __ ಈ ೯ ಸಂದಣಿ” (ತರದು. 
೦೦೬-೦೬) ; ಬಲ್ಲರಿಗಳ ಭರಿತಂ ಸರಿಗಳ ಕಲ್ಲೋಲಕುಲಂ ಸರಿಗಳ 
ಘೂರ್ಣಿತದಿಂದಂ ಶರನಿಧಿ ಕವಿದಂತೆ ಕಣಿಿದುದಿಳೆೊಂ್‌ ವರ್ಷಂ 
(೧೦೪. ೯-32); ಧನಧಾನ್ಯ ಗೋಧನ ಸಂಪದಾದಿಗಳ್‌ ಭರಿತವಾಗಿಹವಾ. 
ಮುನಿಪನಿಹ ಧರಣಿಯಲಿ (ತೊರ. 9-8-೬0). ೬. ಹಸುರಿನಿಂದ 


ಕೂಡಿದುದು: ಭರಿತವಹೆ ಪೆರ್ಗಾನು . . . ನೋಟಕೆ ಶರಧಿ ತಾನೆಂಬಂತೆ 
ಪೆರ್ಗಾನೆಸೆವುದು (ಶುಶಾವಿ- 0೩-೬). [ಸಂ.] 

ಭರಿತಬೋನ (ನಾ). ದೇವತಾಪ್ರಸಾದವೆಂದು ಸೇವಿಸುವ ಆಹಾರ.- 
ಪ್ರಸಾದ: ಭರಿತಭೋನ ಭರಿತಬೋನವೆಂದು ಭ್ರಮೆಗೂಂಡು ಭ್ರಮಿತ 
ರಾದಿರಿ ಲೋಕವೆಲ್ಲ ಭರಿತಬೋನವೆ ದಿಟವಾದರೆ ಮರ್ತೃದಲ್ಲಿ ಸುಳಿಯ 
ಲುಂಟೆ (ಕನತಂ- ೨೪-೦೦೩೦). [ಭರಿತ 4- ಬೋನ] 

ಭರಿತಾರ್ಪಣ (ನಾ). ಪರಿಪೂರ್ಣವಾದ ಸಮರ್ಪಣೆ; ಎಲ್ಲವನ್ನೂ 
ದೇವರಲ್ಲಿ ಅರ್ಪಿಸುವುದು : ಇಂತೀ ಭರಿತಾರ್ಪಣವನಂಗೀಕಂಸಿದ 
ಸರ್ವವ್ಯವಧಾನಿಯ ಎಚ್ಚಅ್‌ಕೆಯ ಮುಟ್ಟು (ಸರ್ಪನ, ೦೩೦- ೬೩); 
ಬಂದುದ ಸಾಕೆನ್ನದೆ ಬಾರದು ತಾಯೆನ್ನದೆ . . . ಲಿಂಗಕ್ಕೆ ಬಂದು ಸಂದುದ 
ಆನಂದದಿಂದ ಸ್ವೀಕರಿಸಿ ನಿಂದುದೆ ಭರಿತಾರ್ಪಣ (೬ೇಕ್ಕ. 0೪೨). [ಸಂ,] 

ಭರಿಸು (ಕ್ರಿ). ೧. ತಾಳು; ಸಹಿಸು ; ಯೌವನದಲ್ಲಿ ಬಹಳ ಕಷ್ಟವನ್ನು 
ಭರಿಸಲಾರದೆ ಕಾರ್ಯಾನೆಯಲ್ಲಿ ಸಿಗುವ ನಗದು ಕೂಲಿಗೆ ಆಸೆಪಟ್ಟು ನಗರಕ್ಕೆ 
ತೆರಳಿದರು (6ನ್ನಾನ," ೦) ; ಆ ಸಂತೋಷವನ್ನು ಭರಿಸಲಾಗದೆ, ಆ 
ಭಾವವನ್ನು ಭರಿಸಲಾಗದೆ . , , ಬಳುಕುತ್ತಿವೆ (230. ೬೦). ವಿ. 
ಹೊರು ; ವಹಿಸು; ನಿರ್ವಹಿಸು; ವಿಶ್ವಸತ್ತ್ವದ ಲಹರಿ ನಮ್ಮ 
ಹೊರಗೊಳಗುಗಳಲಿ ಸಂತತ ನೆರೆದು ಹರಿಯುತ್ತ ಭರಿಸುತಿರುವುದು ಬಾಳ 
(ಕಂಕುಳ: ೨೨8). ೩. ಹೊಂದು; ಪಡೆ: ನೂರಿಂಥ ಕಾಯ ಭರಿಸಿದರು 
ನಿನ್ನಂಥ ತಾಯಿ ಸಿಕ್ಕಾಳೇ ? (96%. ೪೩೪-0೫). [ವಭರಣ್ಣ 4- - ಇಸ್ಕು) 

ಭರೂಟಕ (ನಾ). ಕರಿದ ಮಾಂಸ :" ತಾಳಿಸಿದಡಗು ಭರೂಟಕಮೆಂಬುದು” 
(ಕಣಯ, 19-0೬೪). [ಸಂ,] 

ಭರೋಸ 'ಭರವಸ' ನೋ. 

ಭರ್ಗ (ನ). ೧. ಕಾಂತಿ; ಶೋಭೆ. ೨. ಶಿವ; ಪರಮೇಶ್ವ ಕರ; *'ಈರಾನಃ 
೬ ೬ ಭೆರ್ಗಃ, ಕೃತ್ತಿವಾಸಾಃ , , . ನೀಲಲೋಹಿತ। --ಈ ೪೫ ಮಹಾ 
ದೇವರ ಪೆಸರ೯” (ಸಂಜಯಿ- ೩-೦೨); ಆನೊಂದು ಯಾಗಮನೊಡರ್ಚಿದಪೆ 
ನಲ್ಲಿಯಗ್ರಪೂಜೆಗೆ ಭರ್ಗನಂ ಬಿಜಯಂಗೆಯ್ಲಿ ಕೊಡಲ್ಲೇಳ್ಪುದು 
(5006. 0-030); ಪೂಜಾಗಾರದೊಳೀ ಪೂಜಿಸಿದನಮಮ ಸವ ೈಕ್ರಿಯಿಂ 
ಭರ್ಗನಂ (೧೩. ೦೨-೦೦೭). [ಸಂ.] 

ಭರ್ಚಿ 'ಬರ್ಚಿ' ನೋ. 

ಭರ್ಜಕ (ನಾ). ವಡೆ, ಚಕ್ಕುಲಿ, ಮಾಂಸ ಮೊದ ಲಾದುವನ್ನು ಕಂದು, 
ಮಾರಿ ಜೀವಿಸುವವನು : ತೈಲಿಕರು ಹಂಚುರಿಯ ಮೂಲದಿ ಜೀವಿಸುವ. 
ಭರ್ಜಕರು ಕಟುಕರು (6ನೇಠ, ೪-೬೪). [ಸಂ.] 

ಭರ್ಜನ (ನಾ). ೧. ಹುರಿಯುವುದು; ಬಾಡಿಸುವುದಂ.೨. ಕರಿಯುವುದು; 

ಕಾರತಪ್ಪ ತೈಲಾಪಸೇಚನಾಬುಃರುಂಭೀಪಾಕಾಂಬರೀಷಭರ್ಜನ [ವೈತರಣೀ 
ಮಜ್ಜನ] ಯುಂತ್ರನಿಷ್ಟೀಡನಂದಿಗಳಿಂ ನಾರಕರ್ಗೆ ಸಂಕ್ಷಿ ಷ್ಟಾಸುರರ್‌ 
ದುಃಖಮಂ ಪುಟ್ಟಿಸಿದೊಡಂ (ಕತ್ತಶ್ರ. ೧). ೩. ಹುರಿಯುವ ಓಡು.- 
ಹಂಚು. ೪. ನಾಶಮಾಡುವುದು ; `ಭರ್ಜಿಸಂ' ಪರಾ. [ಸಂ.] 

ಭರ್ಜರಿ (ಗು). ೧. ಸಂಪೂರ್ಣವಾಗಿ ಜರಿಯಿಂದ ಕೂಡಿದ : ಸರೆಸಿಜಾನನೆ 


} 


1 


35 


45 


ಭತ್ಯದಾರಿಕೆ 


ಕುಚಭರದಿಂ ಜಾರುವ ಭರ್ಜರಿ ಶೆರಗಂ ಶೇರಿಸಿ ತನ್ನ ವರಜಾಣತನವ ' 
ತೋರಿ (೫100. 14-೩). ೨. ಶ್ರೇಷ್ಠವಾದ; ಭಾರಿ ; ರಾಮಮಂದಿರ 
ದಲ್ಲಂತೂ ಭರ್ಜರಿ ಕಚೇರಿಗಳಾಗುತ್ತಿದ್ದವು (ಕಾಗಿಕೆ, 66); ಭರ್ಜರಿ ವಸ್ತ್ರ 
ಗಳನ್ನು ಉಟ್ಟುಕೊಂಡು ಬಂದ ಹುಡುಗೆಯರು ಆ ದಿನ ಆಪೂರ್ವವಾಗಿ 
ಶೋಭಿಸಿದರು (ಕೋ. ೦೧೪). (ನಾ). ೩. ಅದ್ದೂರಿ; ಆಡಂಬರ; 
ಜೋರು : ಭರ್ಜರಿಯಾಗಿ ಮುಗಿದ ಮದುವೆ. ಬೀಗರಲ್ಲಿ ಬಹಳ 
ತೃಪ್ತಿಯನ್ನುಂಟುಮಾಡಿತು (ಮಕ್ಕಿತು. 08); ಯಾರು ಯಾರಲ್ಲಿಗೇ 
ಹೋಗಲಿ-ಅತಿಥಿದೇವರಿಗೆ ಆಗತಕ್ಕ ಅನನ್ಯ ಉಪಚಾರಗಳು ಭರ್ಜರಿಯಿಂದ 
ನಡೆಯುತ್ತಿದ್ದವು (ಕಂತು. ೨). [-ಮರಾ. ಭರ್ಜರೀ] 
ಭರ್ಜಿ "ಬರ್ಚಿ' ನೋ. 
ಭರ್ಜಿಸು (ಕ್ರಿ). ನಾಶಮಾಡು; ಧ್ವಂಸಗೊಳಿಸು : ದುಷ್ಟತಾರಕನಂ 
ಭರ್ಜಿಸಿದೀಶ್ವರನ ಕುಮಾರಕನಂ . , , ತುತಿಪೆಂ (ಣದ್ಮರೇ - 0-೦0), 
[ಭರ್ಜನ + - ಇಸ್ಕು] 
ಭರ್ತ, (ನಾ). ನಾಟ್ಕ: ಅಭಿನಯ: 'ಭರ್ತಶಾಸ್ತ್ರ` ಪರಾ. [ಎಸಂ. ಭರ] 
ಭರ್ತ, (ನಾ). ೧. ಗಂಡ; ಪತಿ; ""ಕುಂತಃ . , . ಭರ್ತಾ, . . ಅನುಕಃ 
= ಈ ೧೪ ಗಂಡಂ'' (ಡರ. 63-48೩); ಭರ್ತನೈ [ಜಾ೫ಾಂ- ಕರ್ತುವೆ] 
ತರೆ ಕಂಣಂತಾ ಸತಿ ಕೂರ್ತಡಿಗಳೆಂ ಕರ್ಚಿ (2ಸಳ. ೩9-0೫); ವಧುಗಳಿಗೆ 
ಅಂದು ಪ್ರಾಣದಪ್ಪೆ ಪ್ರಿಯರಾದ ಭರ್ತ. ಭ್ರಾತೃ ಇಬ್ಬರೂ ದೊರಕಿದರು 
(೫ಕಕಾ. 000). ೨. ಓಡೆಯ; ಪಾಲಕ; ಪೋಷಕ : “ಭರ್ತ (ಭರ್ತು)_ 
ಭರ್ತೃ - ರಕ್ಷಕ" (ತರ್ಕಕೋ.. ೩4): ಸರ್ವಕ್ಕೆ ಭರ್ತನು ಹರ್ತನುಂ 
ಪರಮೇಶನಲ್ಲದೆ ಭರ್ತ ಬೇಲುಂಟೇ (ಬಸಪು. ೫೫-೪). [ಸಂ. ಭರ್ತ) 
ಭರ್ತಶಾಸ್ತ್ರ (ನಾ). ನಾಟೃವಿದೈ; ನಾಟ್ಯಕಲೆ : ನರ್ತಕಿಯರು ನಾಟ್ಮ 
ಶಿಕ್ಷಕ ಗಾಯಕ ಭರ್ತಶಾಸ್ತ್ರದಿ ಪರಿಣತರು (ಆರ್ಮಿ ೬-03೬). 
[ಭರ್ತ * ಶಾಸ್ತ್ರ) 
ಭರ್ತಾರ (ನಾ). ೧. ಗಡ; ಪತಿ: ಆಂ ಮುನ್ನಿನ ಜನ್ಮದೊರ್ಳಿ ಮನೋ 
ವೇಗೆಯೆನೆಂಬ ವಿದ್ಧಾಧರಿ ಎನ್ನಂದಿನ ಭರ್ತಾರಂ ಮಣಿಚೂಳನೆಂಬೊಂ 
ವಿದ್ಯಾಧರಂ (ನಜ್ಮಾ - ೩೫-೨); ಆಕೆಯ : ಭರ್ತಾರಂ ನಿಜಮಂದಿರಕ್ಕೆ 
ಬಂದು (ಶಂರಾನೂ. ೭-೦೨೩ 5); ಸುರಿದಳು. ಸರಸಿಜವದನೆ ಭರ್ತಾರನನು 
(ನಳ. ೦-೩೦), ೨. ಒಡೆಯ ; ಯಜಮಾನ : ಭರ್ತಾರಂ ನೀನೆ 
ಪಂಪಾಪುರದರಸ ವಿರೂಪಾಕ್ಷ ರಕ್ಷಿಪ್ಪೆದೆನ್ನೆಂ (ಕಣಕ. ೪): [ಸಂ. ಭತ್ತ] 
ಭರ್ತಾರಿ (ನಾ). ಹೆಂಡತಿ: ಎನ್ನ ಭರ್ತಾರಿಯು ಮಾವಿನ ಪ್ಯಾನೇಕೆ 
ಬಯಸಿದ (ರರ್ಮಾಮ್ಮ- ೪-೫೩) - [ಭರ್ತಾರ 4 -ಇ್ಮ] 
ಭರ್ತಿ "ಭರತಿ' ನೋ. 
ಭರ್ತೃ (ನಾ). ೧. ಗಂಡ; ಪತಿ; ಪ್ರಮದೋತ್ತಮೆಗಾಣ್ಮನ `ದೆಯ್ವಮೆ 
ದೆಯ್ವಂ...ಭರ್ತವ ತತ್ವಮೆ ತತ್ವ್ವಂ(ಕಾಂತಿಪು. ೪-0೯); ಆವಿರೆಯಿರೆ ಭರ್ತ 
ತಪಃಶ್ರೀಪಧುಗೆಳಸಿರ್ದಂ (ಭ್ರತ್ನತ್ಯ ೧೬-೯೪): ಪಲತೆಅದ. ಭರ್ತದೈನ್ಯವ 
ನೋಡಿ ಪೆಣ್ನುಡಿದುದೂ (ಬ್ರಾಢಣ. 9-೩೮. ೨. ಒಡೆಯ; ಸ್ವಾವಿಂ; 
ಯಜಮಾನ: "ಭರ್ತೃನಿಂದಕ' ಪರಾ. ೩. ರಕ್ಷಕ ; ಪಾಲಕ. (ಸಂ.] 
ಭರ್ತೃದಾರಕ (ನಾ). ೧. ದೆಣರೆಯ ಮಗ ; ರುಜಪುತ್ರ, ೨. 
[ಕಾವೃಮಿಾ] ನುಟಕಾದಿಗಳಲ್ಲಿ ರಾಜಸೇವಕರು ರಾಜಪ್ರತ್ರನನ್ನು 
ಸಂಬೋಧಿಸುವಾಗ ಬಳಸುವ ಶಬ್ದ: “ನಾಟ್ಕದಲ್ಲಿಯರಸಿಯರಂ ದೇವಿ 
ಯೆಂಬುದು ಕುಮಾರನು ಭರ್ತೃದಾರಕನೆಂಬುದು” (ಕರಾಯ. 0೭-೯೮) 
“ನರ್ತನದ ಸತಿ ದೇದಿಯಕ್ಕುಮಾ ನಂದನಂ ಭರ್ತದಾರಕನಕ್ಕುಂ'' 
(ಮುಗರಾ- 33-00). [೫.7 
ಭತ್ಯ)ದಾರಿಕೆ (ನಾ). ೧. ಅರಸನ ಮಗಳು; ರಾಜಪುತ್ರಿ. ೨. 


[ಕಾವೃಮಾ] ನಾಟಕಾದಿಗಳಲ್ಲಿ ಸೇವಕರು ರಾಜನ ಮಗಳನ್ನು 


೧1-7-84 


ಭರ್ತನಿಂದಕ 


ಸಂಬೋಧಿಸುವಾಗ ಬಳಸುವ ಶಬ್ದ; “ನಂದನಂ ಭರ್ತೃದಾರಕನಕ್ಕು 
ಮಲ್ಲಿಯ ಸಹೋದರಿ ಭರ್ತೃದಾರಿಕೆಯಕ್ಕುಗ (ನುಂಗರಾ- ೨೩-೦೦; 
“ಭರ್ತದಾರಿಕಾ, ತತ್ಸುತಾ ಅಂತಾ ಅರಸಿನ ಮಗಳ ಹೆಸರು”(ಸಿದ್ಯಾಂತಿ. ೪0) 
(ಸೆಂ. ಭರ್ತದಾರಿಕಾ] 
ಭರ್ತನಿಂದಕ(ನಾ). ಓಡೆಯಂನನ್ನು ದೂಷಿಸುವವನು; ಸ್ವಾಮಿದ್ರೋಹಿ: 
ದಳಿತಮರ್ಯಾದನ ಕೃತಘ್ನನ ಭತನ್ಮನಿಂದಕನ . . . ವಿಳವ್ರತನ ಲೋಕಾ 
ಪಳಿಗಳಾಗಲಿ ಕೊಬ್ಲದಿದ್ದರೆ ನಾಳೆ ಸೈಂಧವನ (ಕುಪ್ಮಾರ್ರೋ- ೮-೩೮), [ಸಂ..] 
ಭರ್ತ್ತನ (ನಾ). ೧. ಹೆದರಿಸಂವುದು ; ಬೆದರಿಸುವುದು. ೨. ಹೆದರಿಕೆ ; 
ಭಯ ೩. ತೆಗಳಿಕೆ; ನಿಂದೆ; ಬಯ್ಗುಳಂ : “ಭರ್ತ್ತನಂ, ಅಪಕಾರಗೀಃ- 
ಪರನಿಗೆ ಅಂಜಿಕೆಯನ್ನುಂಟುಮಾಡುವ ಅಪಕಾರವಾಕ್ಕದ ಹೆಸರು, ಬೆದರಣೆ. 


ಸೊಳು" (ರಾತಿ: ೩೬); ಭರ್ತ್ಪ್ವನ - . . ದುರ್ಭೋಗ್ಯ ನಾನಾ 
ವೇದನಾರೂಪಂಗಳಾಗಿ ಶಿವದ್ರೋಹಿಗಳಿಗೆ. 
ಶಿಕ್ಷಾಲೇಶಮೆಂದೆನಿಸಿ (ವಿವೇಕ. 00೦). 

"ಭರ್ತ್ನೃನಂಗೆಯ್‌' ಪರಾ. ೪. ಶಾಪ. [8] 


ಭರ್ತ್ಸನಂಗೆಯ" (ಕ್ರಿ). ಹೆದರಿಸು ; ಬೆದರಿಸು : ನೆಗಳ್ಳಿವಳ ಕೌಟಲವಿದು 
ತನಗೆ ತಬ್ಕದಂ ನೆಗಳಿದೊಡೆ ತಾನೆ ತೋಜುವಳೆಂದು ರಯದಿಂದೆ 
ಭುಗಿಲೆನುತ್ತಾ ವಿಪ್ರರುಂತೆ ಸೂರಾಂಬಿಕೆಯ ಭರ್ತ್ಪನಂಗೆಯ್ದರೆಯೆ 
(ns. 0-8-೪)... ರ್ತ್ತನ 4 ಕೆಯ್ಯ) “ 

ಭರ್ತ್ಸನೆ (ನು). ತೆಗಳಿಕೆ; ನಿಂದೆ: ಶ್ರೋತ್ರಿಯರ ಮಾತಿನಲ್ಲಿ 
ಧ್ವನಿಯಿರಲಿಲ್ಲ (ನಕ್ಕ. 00) ; ಆ ದನಿಯಲ್ಲಿ ನೋವು 
ಭರ್ತ್ಸನೆಯಿರಲಿಲ್ಲ (ಕುತಾ೩. ಟ). [ಸಂ, ಭರ್ತ್ನ್ನನ] 

ಭರ್ದಂಡು 'ಭರದಂಡು' ನೋ, 

ಭರ್ಮ (ನಾ). ೧. ಆಧಾರ ; ಬೆಂಬಲ. ೨. ವೇತನ ; ಕೂಲಿ; ಸಂಬಳ 
೩. ಬಂಗಾರ; ಚಿನ ಜಾತಶೂಪಂ, ಸುವರ್ಣಂ, 
ಭರ ್ಮಂ - . - ತಪನೀಯಂ-ಈ ೨೫ ಹೊನ್‌ (ಸೊನ್‌)” (ತ೧ಡು. 3-0೧); 
ಜಿನಪ್ರಶಸ್ತಿಯುತ ಭರ್ಮಚತುರ್ಮೂಖಶಾಸನಂಬೆೊಲುಜ್ಮಳಿಪುದು . Pe 
ಪೂರ್ವಮಂದರಂ (ಕಪ್ಪು. ೦-೬೪). "ಭರ್ಮಾಂಬರ' ಪರಾ. ೪, 
ಚಿನ್ನದ ನಾಣ್ಯ. ೫. ಹೊಕ್ಕುಳು. ೬. ಹೊರೆ; ಭಾರ. ೭. ಮನೆ. 

. (ಸಂ. ಭರ್ಮನ್‌] 

ಭರ್ಮಕರ್ಮ (ನಾ). ಚಿನ್ನದ ಕೆತ್ತನೆಯ ಕೆಲಸ : ಭರ್ಮಕರ್ಮದ . . . 
ನಾನಾಯುಧಂಗಳ ಜನತ್ಮನ£ಕಂಂತಿಯಿಂ, ದಿವಿಜದೃಷ್ಟಿಗುಮೊಂದು 
ಪರ್ವಮಾದುದು (8ತ್ರಾಂಗ, 50-233)... [ಸಂ. ಭರ್ಮಕರ್ಮನ್‌] 

ಭರ್ಮಹರ್ಮ್ಯ (ನಾ). ಚಿನ್ನದ ಉಪ್ಪರಿಗೆ ಮನೆ; ಆ ಪುರಭರ್ಮ 
ಹರ್ಮ್ಮರುಚೆ ಪೊಂಬಿಸಿಲಂತಿರೆ. (ರಾತಿಕೇ- 3-6). [ಸಂ.] 

ಭರ್ಮಾಂಬರ (ನಾ). ೧. ಚಿನ್ನದ ಜರಿಯಯಳ್ಳ ವಸ್ತ್ರ ; ಪೀತಾಂಬರ 
ಜಂಬಟ್ಟೆ. ೨. ಚಿನ್ನದ ಬಣ್ಣದ ಬಟ್ಟೆಯುಳ್ಳವನು; ಕೃ 
ನಿರ್ಮತ್ಸರದೊಳೀ ಕೃತಿಯ ಕೇಳ್ವವರಿಗೆ ಧರರ್ವಾರ್ಥಕಾಮಮೋಕ್ಷಗಳ 
ಭರ್ಮಾಂಬರನೀವ (ಕೋಡ. ೪೨-೭೬). [ಸಂ.] 

ಭರ್ಮ್ಯ (ಗು). ೧. ಚಿನ್ನದಿಂದ ಮಾಡಿದ : ಆ ದಿವ್ಯ ಭರ್ಮ್ಮಹರ್ಮ್ಮ 
ಮೊಳ ಸುರಸತಿಗೆ ಸಮವಾದ ಸ್ಟ್ರೀಯರ ಸುರತಕ್ಷೇಳಿಯೊಳು ಸೈತಿರ್ಪ 
ನೊಂದರಳ ಶಿವಗರ್ಪಿಸೆ (ಗುರುತಾ- ೬-೦೪); ಪೆಟುವೆತ್ತು ಕಾಯ್ದ 
ಫರ್ಮೋದಕವ ಭರ್ಮ್ಮತಂಬುಗೆಗಳಲಿ ಮೊಗೆದೆರೆವುತೆ (ಕರರೋ- ೧೩-೪೨). 
(ನಾ). ೨. ಚಿನ್ನ ; “ಭಂಗಾರ” (ತತುತಿ. 8. 7: ೬೭)... [ಸಂ.] 

ಭರ್ರನೆ (ಅ). ಒಂದು ಅನುಕರಣಾವ್ಯಯ; ವೇಗವಾಗಿ; ಶೀಘ್ರವಾಗಿ : 
ಸರ್ರನೆ ಹೋಗವ್ವಾ ಭರ್ರನೆ ಬಾರವ್ವಾ (ಕನ್ನಡಾ, ಕಂ). 


ಭರ್ತ್ವನೆಯ 
ತುಂಬಿತ್ತು, 


[ಭರ್‌ + -- ಆನೆ] 


೬೭೧೩ 


ಭಲ್ಲಾತಕ 


ಭಲ "ಭಲಾ 
ಭಲರೆ (ಅ). 


ಗೆಯನ್ನು ಸೂಚಿಸುವ ಒಂದು ಭಾವಸೂಚಕಾ 
ವ್ಯಯ: ಬಾಪ್ಟೆ ಭಲರೇ ಎನೆ ಸಂದನಿಳಾತಳಾಗ್ರದೊಳ್‌ 
(ಎಇ. ೩೪; ೨೦-34; 1172); ಭಲರೆ ನೃಪೇಂದ್ರಾ ದಯೆಯೊಳ್‌ 
ನೆಲೆಗೊಳಿಸಿದೆ ಮನಮಂ  (ಡಯುಕೀತ- ೧-೬೪); ಎಲೆಲೆ ಕವಿಕವಿ ಬೆರಸು 
ಬೆರಸಿಟ್ಟಳಿಸು ತಿವಿತಿವಿ ಭಲರೆ. , , ಹೊಯ್‌ ಹೊಯ್‌ ಚೂಣಿಗರನು 
(vomet- 1-4). 

ಭಲನೆಭಂರೆ, ಭಲಭಲರೆ (ದ್ವಿರುಕ್ತಿ) : ಭಲರೆಭಲರೇ ತ್ಕಾಗಿ ಯಾಚಕ 

ಕುಲಕೆ ನೀನೊಬ್ಬನೆಯಲಾ (೧೫. 33-೩೪), ಭಲಭಲರೆ ಗುರುಭಸ್ತಿ 
ತಿಲಕ (ಂಸಪು. ೪3-50)- [ಭಲಾ] 

ಭಲಾ, ಭಲ. ಭಲೆ (ಅ). = ಭಲರೆ ; ಹೊರೆಯ ಮಾದಿಗ ಭಕ್ತನಂದಡೆ 
ಆತನ ಮನೆಯ ಸೊಣಗಂಗೆ ಪಂಚಮಹಾಮುದೈದಲ್ಲಿ ಸನ್ಮಾನವ ಮಾಡೆನೆ 
ಸೆಲನನುಗೃಡಿಸಿ ಉಘೇ ಚಾಂಗು ಭಲಾ ಎಂದು (೬45, ೪. 8೯೫); ಫೇ! 
ಉಭೇ | ಭಲಾ ! ಬಾಪ್ಪುರೇ | (ತತ್ರಸ. 14-09); ಭಲಾ ಜಟ್ಟಿ ಅಂದರೆ 
ಕೆಮ್ಮಣ್ಣು ಮುಕ್ಕಿದ (ಗಾರ). ಭಲ : “ಭಲ_ಆಭಂಡನೇ, ಮೆಚ್ಚಿನೊಳ್‌” 
(೫ಾಕಕ್ಕ- ೨೬೩); ಭಲ ಹೊತ್ತಿಗೆ ಮುಂಚೇನೇ ಬಂದೆನಲ್ಲ (ಮುರಾ. ಬ). 
ಭಲೆ: ಉಫೆ ಚಾಂಗು ಭಲೆಯೆಂ[೫೫೦. ಲ 'ಎಂಗದು ನೆಗೆದ 
ರಭಸಂಗಳೊಳು ಶ್ರೀಗುರು ಪ್ರಭು ಬಂದ ವಣ್ಯದಿಂ 
(6೫ ರೋ - ೫4-004). ಭಲೆ! ಚೆನ್ನಾಗಿ ಹೇಳಿದೆ. ಇನ್ನೇನು ಕೇಳಿದರು ? 
(೫೦ಕ0- ೪) ; ಈ ಚಪ್ಪರದ ಸೌಂದರ್ಯವನ್ನು ಕಂಡು ಮುಂದಾಳುಗಳು 
"ಭಲೆ" ಎಂದರು (೫. ೪): [ಎ ಮರಾ, ಭಲ್ಲಾ./ತೆಲು, ಭಳಾ) 

ಭಲಾರಿ 'ಭಟಾರಿ' ನೋ. 

ಭಲೆ 'ಭಲಾ' ನೋ. 

ಭಲ್ಯ `ಬಲ್ಲೆಯ' ನೋ. 

ಭಲ್ಲ (ನಾ). ೧. ಅರ್ಧಚಂದ್ರಾಕಾರವಾದ ತುದಿಯಂಳ್ಳ ಒಂದು 


ಅಮ್ಮ 


ಬಗೆಯ ಬಾಣ: ಭಬ್ಬದಿನೆಚ್ಚುಅಕಿ ಖಂಡಿಸಿ ಬಿಲ್ಲಂ ಪ್ರತ್ಯೇಕಮಂತೆ 
ಕುಂಡಲಕೋಟೀರೋಲ್ಲಸಿತರಥಿಶಿರಂಗಳನೆಲ್ಲವನೊರ್ಮೊದಲೆ ಶಾರ್ಜ್ಸ್‌ 


ಪಣಿವಿನಮೆಚ್ಚಂ (40 03-3೩); ಕರಯುಗ್ಮದಿಂ ಕಣಕದ ಭಲ್ಲದ ಸೆನ್ಸಿದ 
ಪಿಂಡಿವಾಳದಿಟ್ಟಿಯ , , , ಸರಿಯಂ ಶರಾನಿಳವಿಘಾತದೆ ತೂಳ್ಳಿದನಾಗಳ 
ಚ್ಯುತಂ (8ರ. 6-9): ವಿ. ಒಂದು ಬಗೆಯ ಆಯುಧ ; 
ಈಟಿ; ಭರ್ಜಿ: ಮುಸುಂಡಿ ಭಿಂಡಿವಾಳ ಶೂಲ ಭಲ್ಲ ಪತಾಕ 
(ಯೂರತಂ, ೩-8 ವು; ಗಜಹೆಯವರೂಥಾದಿ ರೋಡಕರ ಸಂದಣಿಯ 
ಬಾಯ ಭಲ್ಲಗಳೆ ಪಿಡಿದಿರ್ವವರನಿಂಗ್ಲೀಷು ವಾದ್ಯದವರ (ಕರವ: 4-೪೭) - 
೩. ಕರಡಿ; ಭಲ್ಲೂಕ: "ಯಕ್ಷ, ಅಚ್ಛಃ, ಭಲ್ಲಃ, ಭಾಲೂಕಃ, 
ಭಲ್ಲೂಕಃ - ಈ ೫ (ಕರದ) (ತರದು. ೩6-೩೫1; ಆಳಿ ನಿಜಾಸ್ಯದಿಂ 
ನಿಮಿರೆ ಪುತ್ತಿನ ಬಾಯ್ದಲೆಯೊಳ್‌ ಪಿಪೀಲಿಕಾಮಾಳೆಗೆ ಪಾಸಿ ನಾಲಗೆಯ 
ನೊಂದು ಭಯಂಕರ ಭಲ್ಲಮುಲ್ಲಸದ್ಭಾಳತಮಾಳಗುಲ್ಮ ದೊಳಗಿರ್ಪುದುಂ 
(ಪತತಿ. ೫-೬) ; ಘೋರಾಟವಿಯೊಳ್‌ ಭಲ್ಲ ವ್ಮಾಫುಕ್ಕೊಪಿಸಿ 
ಓಲ್ಲಿರ್ದೆಯಿಂ ತನ್ನನುಟ್‌ದು ಪೋಪುದು ಗುಣವೇ (ಸಳಕಂ. av). [ಸಂ,] 
ಭಲ್ಲಾತ (ನಾ). ಇ. ಭಲ್ಲಾತಕ; " ಭಲ್ಲಾತಮರುಷ್ಕಂ? (ಏಸ್ನುಕೋ. 
are). [ಸಂ.] 

ಭಲ್ಲಾತಕ (ನಾ). ಗೇರುಮರ ಮತ್ತು ಅದರ ಫಲ: “ ಭಲ್ಲಾತಃಂ 
ಗೇರು" (ಶುಂಗರಾ- ೩8-08); ತಿಲ ಭಲ್ಲಾತಕಮಂ ಮೇಣ್‌ ನೆಲದಾಟು 
ಮನೆಲ್ಲದಂದು ಚಿತ್ರಕಮಂ ಗೋಜಲದೊಳ್‌ ಉಡಿದಳೆಗೂಲುಣೆ ಕೆಲವು 
ಬೆವಸಕ್ಕೆ ಕಿಡುಗುಮರುಸೆಯ ಮೊಳೆಗಳ (ಊಕೊೋಶ. ೪-೦೪೪); ತಿಲಂ 


ಮಾಷಮಂ ವರಭಲ್ಲಾತಕದಿಂದೆ ತೋದರಿ ಕಣುಂಕೆಯ್ದೋದವಿಂ . - - 


ಭಲ್ಲಾತಕಿ ೬೭೧೪ ಭವಕರ್ದು 


ಬೆಳೆಯಿಕುಂ ಜೋಳಂ ಮಹೀಭಾಗದೊಳ್‌ (6. ೪.00). (ಸಂ. 
ಭಲ್ಲಾತಕಿ (ನಾ). - ಭಲ್ಲಾತಕ: “ ವೀರವೃಕ್ಷಃ . ಅರುಷ್ಕರಃ, ಅಗ್ನಿ 
ಮುಖೀ, ಭಲ್ಲಾತಕೀ - ೪ ಗೇರುಮರದ ಹೆಸರುಗಳು * (ಸಿರ್ಯಾಂತಿ- ೦೨೦); 
ಒಳಪುಗದರಿವಿನೊಳೊಂದಿ ಭಲ್ಲಾತಕಿಫಳಬೀಜದಂದದಿಂದೆಸೆವನು (ಶರರೋ. 
6-೬-0); ನೆಲ್ಲಿ ಪೇರಿಲು ಮಾವು ಬದರಿ ಬಸರೀಗಿಡಂ ಭಲ್ಲಾತಕೀ ಪೂಗ 
ತ್ಕಾಗ (ಸಿದ್ಮಳ- &-೦೭)- [ ಸಂ. ಭಲ್ಲಾತಕೀ ) 

ಭಲ್ಲಾಸನ (ನಾ). ಬಿಲ್ಲು: ಪಂಚಸಪ್ತತ್ತ್ಯುತ್ತರಹಟಶೃತಭಲ್ಲಾಸನೋತ್ಸೇಧನುಂ 
ಪದ್ಮಾಂಗಪ್ರಮಿತಜೀವಿತನುಮಪ್ಪ ಎಂಟನೆಯ ಮನು ಪುಟ್ಟಿ (ಅಂಥ. ೨- 
ue ವ). [ಸಂ,] 

ಭಲ್ಲುಂಕಿದಂಡ (ನಾ). ನರಿಯ ಚಿಹ್ನೆಯುಳ್ಳ ದಂಡ (?) : ಕರಡಿಯ 
ಕೂದಲನ್ನು ಕಟ್ಟೆರುವ ದಂಡ (0: Pp ಇದು ಪ್ರಾಚೀನ 
ಕರ್ನಾಟಕದ ವರ್ತಕಶ್ರೇಣಿಯು ತಮ್ಮ ಗುರುತಿಗಾಗಿ ಹಿಡಿಯು 
ತ್ತಿದ್ದ ದಂಡವಿರಬಹ:ದೇ? ; ವೀರಬಣ್ಣಂಜುಧವ್ಮುರುಂ 
ಭಲ್ಲುಂಕಿದಂಡಹಸ್ತರುವುಪ್ಪ ... ಜಯಪತಿಸೆಟ್ಟಿ ಮುಖ್ಯಮಾಗಿ 
(3. xm, ೨0-೪6: 10): ಭಗವತೀದೇವಿಲಬ್ಬವರಪ್ರಸಾದರುಂ 
ಸಮಸ್ತಭಲ್ಲುಂಕಿದಣ್ನಹಸ್ತರಪ್ಪ ತೆಂಕಕಂಚಿಬಡಗ ಹಿಮುಸೇತುವಾದಿಯಾಗಿ 
ಸಮಸ್ತನಾನಾದೇಸಿಗಳು ಸೆಟ್ಟಿಯರುಂ ಸೆಟ್ಟಿಗುತ್ತರು() 68333: 15-18: 
೨೫೩-೪3; 1137), [| ಭಭುಕ್ಕಿ (ಐ... ಪ್ರಾ. ಭಲುಂಕೀ) -- ದಂಡ) 
ಭಲ್ಲುಕ (ನಾ). ಒಂದು ಬಗೆಯ ಕಂಡುಪ್ರಾಣಿ ; ಕರಡಿಃ * ಭಛರಃ 
೬ ಭಾಲ್ಲೂಕ ೪ ಕರಡಿಯ ಹೆಸರುಗಳು” (ಸಾಂತ. ೦೩೬): 
ಒಳ್ಳೆ ಹೆಬ್ಬುವಹುದೆ ರಾತ್ರಿಯ ಕಳ್ಳ ವೀರನೆ ಗಡ್ಡ ಬೆಳೆದರೆ ಭಲ್ಲುಕನು 
ಪಂಡಿತನೆ (938ಕಾ- ೨೨-೪೦); ತೃಪ್ತಜಠರದ ಭೀಮಭೀಷ್ಮ ಭಲ್ಲುಕಮೊಂದು 
'ಚರಿಸುತೈತಂದು (ತಕ್ರ್ರಾಗ- ೦೩-೩೯೪). [ ಸಂ, ] 

ಭಲ್ಲೂಕ (ನಾ). ಇ ಭಲ್ಲುಕ; “ಯಕ್ಷ: , ಅಚ್ಛಃ, ಭೆ 
ಭಾಭೂಕ॥, ಭಲ್ಲೂಕಃ ಈ ೫ (6ರಡಿ) " (ಕರಡು. ೩-೬); ಕಾಳ್ಕೋಣ 
ಕಂಟಕನೆಂಬ ಭಲ್ಲೂಕಮಲ್ಲನೆಂಬ . . . ಪರಿಪರಿಯ ಬಿರುದುಲಿವ 
ಬಾವುಲಿಯ ಕುನ್ನಿಗಳು ನೆರೆದವಂದವನೀಶನೋಲಗದೊಳು (ಶಕಗ, ೫-೬); 
ಉಗ್ರಭಲ್ಲೂಕವೃಕಾದಿ ದುಷ್ಪಮೃಗಸಂಕುಳದಿಂ , . . ಪುದಿದರಣ್ಯ 
ಪನೆಯ್ದಿದನುರ್ವರಾಧಿಪಂ (೫೪40. 830); ಎತ್ತಲುಂ ಮೊಜಕಿವ ಸಿಂಹ 
ಶಾರ್ದೂಲ ಭಲ್ಲೂಕ ವೃಕ ಸೂಕರಾದಿ ದುಷ್ಪಮೃಗಂಗಳ ನಿಷ್ಠುರಧ್ವನಿಗೆ' 
ಅಳ್ಕುವೆನಯೇ ! (ಡಕ್ಕೆ. ೩9-4): [ಸಂ.) 

ಭಲ್ಲೆ (ನಾ). ೧. ಈಟಿ; ಭರ್ಜಿ: ಆನೆ... ತನ್ನ ಮೇಲೆ ಕುಳಿತಿರು 
ವನಿಗೆ ಪೆಟ್ಟು ಬೀಳೆದಿರಲೆಂದು ಶತ್ರುವು ಎಸೆದ ಭಲ್ಲೆಗೆದುರಾಗಿ ತನ್ನ 
ವಾದವನ್ನು ಒಡ್ಡಿ ಮೇಲೆ ಕುಳಿತಿರುವವನನ್ನು ರಕ್ಷಿಸುತ್ತದೆ. (ಶ್ರವಾಇ- 11, 
00) ; ಬಿಲ್ಲ ಬಾಗಿಸಲಹುದು. ಭಲ್ಲೆ ಬಾಗಿಸಬಹುದೆ ? (ತಕ್ಕ ೫-೬೦). 
ಪಿ. ಭಲ್ಲೆಯಂತೆ ನೀಳವಾದ ಜೋಳದ ಕಡ್ಡಿ, - ಕಾಂಡ : ಮುಂಜಾ 
ವಿನಿಂದಲೂ ಮಕ್ಕಳಲ್ಲಿ ಭಲ್ಲೆಯ ಬಗ್ಗೆ ಮೇಲಾಟ ನಡೆದಿದೆ, ಒಬ್ಬರಿ 
ಗಿಂತಲೂ ಒಬ್ಬರು ದೊಡ್ಡ ಭಲ್ಲೆಯನ್ನು ತಮ್ಮ ಹೊಲಗಳಿಂದ 
ತರುತ್ತಿದ್ದಾರೆ (18ಣ- ೦೫). [ಸಂ. ಭಲ] 

ಭಲ್ಲೆಯ 'ಬಲ್ಲೆಯ' ನೋ. 

ಭಲ್ಲೆಹ 'ಬಲ್ಲೆಯ' ನೋ. 

ಭವ (ನಾ). ೧. ಇರುವಿಕೆ; ಇರವು; ಅಸ್ತಿತ್ವ. ೨. ಹುಟ್ಟು ; 
ಉತ್ಪತ್ತಿ: “ಭವಮೆನೆ ಪುಟ್ಟುವುದು” (688. 34) 

ಜಠರದಲ್ಲಿ ಬಾರದ ಭವಂಗಳಲ್ಲಿ ಬರಿಸಿದೆ ತಂದೆ (045. ೨೦). 
ನಿಂದ ಸಾವಿನ ವರೆಗಿರುವ ಅವಧಿ; ಜೀವಿತಕಾಲ : 
೮ಟೀದ ಭವಮಂ ನೆನೆದಪೆಯೆನಿತೆನಿತು ಭವದ ಬ 


0. 


7 


(633: ೨-೬೦) ನ ಹೋದ ಭವಂಗಳೊಳಿ ನೆರಪಿದೊಂದು ತಪಂ ಫಲ 
ಮಾಯ್ತು (ಗಂ: 6-6೪) ; ಬಂದ ಭವದ ಬವಣೆಯೊಂದದಂತು ಮುಂದಣ 
ಭವದ ಭಾವಂ ಬಾರವಂತು ತಡೆಗೆಯ್ದುದೇ ಮೇಲ್‌ ' (ತಕ್ಕ. ೭೪-೨). 
೪. ಸಂಸಾರ ; ಪ್ರಾಪಂಚಿಕ ವ್ಯವಹಾರ : ಕೂಡಲ ಸಂಗನ ಶರಣರ 
ಅನುಭಾವದಿಂದ ಭವದ ಕೇಡು ನೋಡಯ್ಯಾ (೨86. ಕ. ಉಂ): 
ಶಸ್ತ್ರಧಾರಾಪರಮ, ರ್ಥಸ್ನಾನ ತೊಳೆವುದು ಭವದ ಕಿಲ್ಬಿಷವ (ಕುಪ್ಮಾರ್ರೋ, 
0೫-30) ; ಸಮತೆ ಸಂಯಮಶಮಗಳಿಂ ಭವವನೋಲಗಿಸೆ ಸಮನಿಪುದು 
ಮತಿಯ ಹದವಾತ್ಮಾನುಭವಕೆ (ಕುಕ, ೩೦೪). ೫. ಪ್ರಪಂಚದ 
ಉತ್ಪತ್ತಿಗೆ ಕಾರಣನಾದವನು; ಶಿವ; ಪರಮೇಶ್ವರ : “ಈಶಾನಃ... 
ಭವಃ: ಭೂತೇಶಃ . . * ನೀಲಲೋಹಿತಃ - ಈ ೪೫ 
ಪೆಸರ್‌” (ಗಡು. ೩-00) ;: ಭವಲಾಲಾಟವಿಲೋ: 
ಬೆಂದಳ್ಳಿ ಮತ್ತಂ ಮಃ: ಡೀಭವನೆಟ್ಟತ್ತೊಡೆ (ತುಶಕಾ- ೬-3೪); ಚಂಡುಂಶು 
ಶುಭ್ರಾಂಶುಗಳ್‌ ಭವನೇತ್ರಲ (ಸೋಮೀಕ- 6೩) : ಭವನ ಶಕ್ತಿಗೆ ಮಿಗಿಲು 
ರಾವಣನೆನುತ ನಡೆತಂದ (19೬೧. ೨೨-೦೪. ೬. ಸಂಸಾರವುಳ್ಳವನು ; 
ಪರನಪರಂ ಭವನಭವಂ . , . ಕ್ಷರನಕ್ಷರನೆನಿಪಗಣಿತವಿರುದೃಗುಣ ನಿನ್ನ 
ನಿಜವದೇಂ ಕೇವಳಮೇ (ಜಡ. ೩-೯೭), ೭. ಮರುಹುಟ್ಟು ; ಪುನ 
ರ್ಜನ್ಮ ; “ಮರಳಿ ಹುಟ್ಟುವುದಜಲ್ಲಿ ಭವಮೆಂಬುದಕ್ಕು” (ಕುಂಗರಾ- 
99೮-0೦); “ಪ್ರನರ್ಭವದೊಳಿ್‌ ಶಿವನೊಳ್‌ ಭವಾಹ್ಹ ಯಂ" (ನಾಣರೆ. 008) - 
೮. ಕ್ಷೇಮ: ಸೌಖ್ಯ; "ಆ ಭವಂ ಭದ್ರವೆಂಬುದು (ಮುಗಳಿ 
oats). F [ಜೈನ] ಜಿನ ; ಶೀರ್ಥಂಕರ : ಛವನ ತನು ಭಾಳ 
ಮಂಡದ ನವಮಂಡನದಿಂದವೊಪ್ಪೆ (೫ಕತ್ಸ. ೦೦-೬೦. ೧೦. 1೦೫ 
ವಿಧ ಸಂಸಾರಗಳಲ್ಲಿ ಒಂದು: ಅವಜಕೊಳ್‌ ದ್ರವ್ಯಕ್ಷೇತ್ರಕಾಲ ಭವ 
ಭಾವಭೇದದಿಂ ಪಂಚವಿಧಂ ಸಂಸಾರಂ (60. 00-೬೩ ೭). ೧೧. [ಭಂದ] 
ಗುರುವಿನ ಸಂಕೇತ ; ನನ ಭವಯುತದಿಂ ವನರುಹವದನೇ 
ಜನನುತ ಸುಲಭಂ (ಗಂರೋಂರು. ೨-೪೦); ದಿರಿಜಪುರಯುಗಯುಗದೆ 
ನಿಲಲನಿಲಂ ಶೀತಕರತ್ರಿತಯಂ ಕಡೆಯೊಳ್‌ ಭವನಿರೆ ಕರಿಗಿರಿ ಗಣನೆಗಳೊಳಂ 
ತಲ್ತಿಸೆಗುಂ  ಪದವಿಶ್ರಮಣಂ ಭುವನದೊಳತಿಶಯತರಮಿದು , . . 
ಂಸಫದೆಂ (60ರೂ10ಬಂ- 3-೦೯೬). [8] 
ಭವಂಗಬೀಜ (ನಾ). ಒಂದು ಬಗೆಯ ವನಸ್ಪತಿ ; £ರೀಗೊನ್ನೆ: ಭವಂಗ 
ಬೀಜ, ಗಂಗುಂಗಹಂಬು, ಕಂಗೊಂದಿಬಳ್ಳಿ: ಗವನಗೊಂಗೆ (ಮಕ 
೧೯-೩೩೦). [7? + ಬೀಜ] 
ಭವಂಗಳೆ (ಕ್ರಿ). ಸಂಸಾರವನ್ನು ಪರಿಹರಿಸು, - ನೀಗು ; ಎನ್ನಯ 
ಹಿಂದನೆಚ್ಚಣ?ಸಿ ಕರುಣದಿಂ ಮುಂದಣ ಭವಂಗಳಿವ ತಂದೆ ನೀನಿರಲಾವ 
ದಂದುಗಮದಿಲ್ಲ (ತಂಪ್ಪ. ೬-೪). [ಭವ 4 ಳಳ] 
ಭವಂಗಿಡಿಸು `ಭವಗೆಡಿಸು' ನೋ. 
ಭವಂತಿ, ಬಾವಂತಿ (ನಾ). ಮನೆಯ ನಡುವೆ ಇರುವ ಅಂಗಳ ; 
ತೊಟ್ಟೆ : ನಡುವಣ ಭವಂತಿಗಂ ವಪಚ್ಚೆಯರಳೆಲೆಸಾಲನೊಡರಿಚಿಯೆ 
(ಹರೋ: ೨೦-೦೬) ವೇಣುಪುರದರಮನೆಯಂ ಕಾಜಿನ ಭವಂತಿ ಹೊಸಭವಂತಿ 
ಐದಂಣದುಪ್ಪರಿಗೆ ವಸಂತವಂಹಲ್‌ ಚಂದ್ರವ:ಹಲ್ಗಳೆಂಬೀ ಸ್ಮಾನಗಳಿಂ 
ವಿಸ್ತಾರಂಗೆಯ್ಸಿ (ಕಳನ, 00-98). ಬಾವಂತಿ : ನಾಯಕರ ಮನೆಯ 
ದನಗಳನ್ನು ಕಾದುದಕ್ಕೆ . . . ಅದರ ಬಾವಂತಿಮನೆಯ ಒಂದು ಮೂಲೆ 
ಯಾದರೂ ಆಸರೆಯಾಗಿತ್ತು ಇವನಿಗೆ (ರೆಳುರು- 3). 
[+-ತೆಲು. ಭವಂತಿ, ಬವಂತಿ] 
ಭವಕರ್ಮ (ನಾ). ಸಂಸಾರಕ್ಕೆ ಕಾರಣವಾದ ಕರ್ಮ : ನಿಮ್ಮ ಮಾಣದೆ 
ನೆನೆವವಂಗೆ ಭವಳರ್ಮವೆಲ್ಲಿದ: 


೩. ಕೂಡಲಸಂಗಯ್ಯಾ (3ರ. 6೬೦). 


ಥೂ. ಈ 


ಭವಕ್ಷಯ 


ಭವಕ್ಷಯ (ನಾ). ೧. ಸಂಸಾರದ ನಾಶ. ೨. ಸಂಸಾರವನ್ನು ನಿವಾ, 
ರಿಸುವವನು ; ದಕ್ಷಮಖಕ್ಷಯಾಯ ಭು ಕ್ಷೆಯಾಯ ನಮೋ (ಸು. 
೬೧-೪೭). [ಸಂ.] 

ಭವಗೆಡಿಸು, ಭವಂಗಿಡಿಸು (ಕ್ರಿ). ೧. ಸಂಸಾರದಿಂದ ಬಿಡುಗಡೆಮಾಡು.- 
ಮಂಕ್ತಗೊಳಿಸು ; ಸಮ್ಮಜ್ಞಾನಮೆಬ ದಳ್ಳುರಿ ಸೌರಾಪ್ಛ ಸೋಮೇಶ್ವರನ 
ತೋಲ ಭವಗೆಡಿಸಿತ್ತು (6ರರ- ೩೩-೯): ೨. ಹಾಳುಮಾಡು ; ನಾಶ 
ಗೊಳಿಸು ; ತಾಯೆ ಪಡೆದೌ ಮಕ್ಕಳನು ಭವಗೆಡಿಸಲೆಂದೇ ನಿಖಿಳಗೋಕುಲವ 
(ಶಿಠಾಗ- ೦೦-೬-೨೩). ಭವಂಗಿಡಿಸು : ೧. ಭವಂಗಿಡಿಸುವೋಲಗಕ್ಕಭವ 
ಬೇಸಂೇಂ ಪೋಕೆ ಪೋ ಭವಂ ಭವಡುಪಾಂತದಲ್ಲಿಯೆ ಮನೋಭವಧ್ವಂಸಕಾ' 
(ಅಪು. 0೩-6೬), [ಭವ + ಕೆಡಿಸು] 

ಭವಗೆಡು (ಕ್ರಿ). ೧. ಸಂಸಾರಬಂಧನದಿಂದ ಮುಕ್ತವಾಗು ; ಹುಟ್ಟು 
ಸಾವುಗಳಿಂದ ಪಾರಾಗು : ಗುಹೇಶ್ವರನೆಂಬ ಲಿಂಗದ ಪೂಜಿಸಿ ಭವಗೆಟ್ಟೆ 

ಸ್ಯ (ಕನತಂ, 66-8೩); ಸೋಂಕದ ಮುನ್ನವೆ ಸುಯಿಧಾನಪ್ರಸಾದಿ 
ಅರ್ಪಿಸದ ಮುನ್ನವೆ ಅವಧೂನಪ್ರಸಾದಿ ಅಜ್‌ವಅತು ಭವಗೆಟ್ಟ ಪರಿಣಾಮ 
ಪ್ರಸಾದಿ (6ನ, 30-44). ೨. ಸಾಂಸಾರಿಕಕ್ಲೇಶಗಳಿಂದ ತಲ್ಲಣಿಸು: 
ಕಾಯದ ಕರದಲ್ಲಿ ಲಿಂಗವ ಪಿಡಿದು ಬಾಯಾಅ ಭವಗೆಟ್ಟು ನಾಣುಗೆಟ್ಟು 
ನಾನಾರೆಂಬುದನಜಕಿಯದೆ , , , ಜೀವರ ಬೇಡುವ ಜಾರರಿಗೆಲ್ಲಿಯದೋ ನಃ 
ಕಳಂಕಮಲ್ಲಿಕಾರ್ಯುನಾ (ನೋವಾ, ೨೪. ಭವಗೆಟ್ಟು ಬಂದ ಮಗಳೆಂದು 
ಕರುಣದಿಂ ತೆಗೆದು ಬಿಗಿಯಪ್ಪಿದರೆ ಚಿನ್ನಮಲ್ಲಿಕುರ್ಜುನನ ಹೃದಯಕಮಲ 
ದಲ್ಲಿ ಅಡಗಿದೆನು (ಕುಪಾರೇ- ೪ ೭೬-೧) ; ಕುಲಗೆಟ್ಟೆನು ಛಲಗೆಟ್ಟಿನು 
ಸಂಗಾ ನಿನ್ನ ಪೂಜಿಸಿ ಭವಗೆಚ್ಚೆನು ನಾನಯ್ಯಾ (0ರ. ೩೨೨). 

[ಭವ ೬ ಕೆಡು] 

ಭವಗೇಡಿ (ನಾ). ೧. ಸಂಸಾರದಿಂದ ನಿವೃತ್ತನಾದವನು; 

ತೊರೆದವನ: 


ಸಂಸಾರವನ್ನು 
; ಭಕ್ತನಾಗಿ ಭವಗೇಡಿಯಾಗಬೇಕು ಇದು ಗುಳ್‌ ಭವಗೇಡಿ 


ಮಾಡುವವನು ; ಮೋಕ್ಷವನ್ನು ಕೊಡುವವನು: 
ಹೋದೆ ನಿನಗುನೂಡಿ. ಮಾದಿದುದೆಯ್ದದೇ ಭವಗೇಡಿ ಮಗನೇ (0%ಫ, 
08-೨೪) [ಭವ 4 ಕೇಡ] 

ಭವಟಾತುಷ್ಪಯ (ನಾ). [ಜೈನ] ದೇವ, 
ಮತ್ತು ನರಕಗಳೆಂಬ ನಾಲ್ಕುಬಗೆಯ ಗ. 
ಕಷುಯಚತುಷ್ಟಯದೆಡೆಗಿಡಿಡಿ ದೇವ ಕಿಡಿ 
(93%. ೬-೭೩) - [ಸಂ.] 

ಭವತಾರಿಣಿ (ನಾ). ಸಂಸಾರದಿಂದ ಪಾರು ಮೂಡುವದಳು 
ಪರಮೇಶ್ವರಿ ; ತಮಸ್ಸಿನ ಕಡಲಿನಲ್ಲಿ ಜಡವಾಗಿ ಬಿದ್ದಿದ್ದ ಸಮಾಜ 
ಪುರುಷನನ್ನು ಎಚ್ಚರಿಸಲು ಭವತಾರಿಣಿಯೇ ಬೇಕಾಗಿತ್ತು (ಉಾಕ್ಕೋದ. 66)- 

[ಸಂ. ಭವತಾರಿಣೀ] 

ಭವತಿ (ನಾ). ಗೌರವಾನ್ವಿತಳಾದ ಮಹಿಳೆ ; ಪೂಜ್ಯ ; 
ಪುರಗಣಬ್ರಜದೊಳಾಅಅೊಳಪ್ಪುದಜಗಣೇಳೆ ಭವತೀ (ಅರೋಲಿ. 
೫-೩೦೭); “ ಭವಶಿ ಭಿಕ್ಷಾಂದೇಹಿ” ಎಂಬುದಿದುವೆ ಕಬ್ಬಿಗರ್ಗೆ ಸಿದ್ಧಿಸಿದ 
ಪೆರ್ಮೆಯ ಸಪ್ಪಾಕ್ಷರೀಮಂತ್ರಂ (ಕಾಶುಕ್ಕ. ೦೦೮-೦೪). [ಸಂ. ಭವತೀ) 

ಭವತ್ಕಾಲ (ನು). [ವ್ಯಾಕ] ಈಗ ನಡೆಯುತ್ತಿರುವ ಕಾಲ ; ವರ್ತಮಾನ 
ಕಾಲ: ಭಾವಿ ಭವತ್ಕಾಲಂಗಳೊಳಾ ವಿಹಿತವಿಭಕ್ತಿಯಾದಿಗಳೊಳಾಗ: 
ತಂಪೊಲ್ವರ್‌ ಕೆಲಬರ್‌ 


ಮನುಷ್ಯ. ತಿರ್ಯಕ್‌ 


(ಕಾಶ್ಮಾನ- ೩೯೦). 


ಸಿತಮಂ... ಪೋಲ್ಗುಂ (ಕಂಡಾ 


೬೭೧೫ 


ನ್ನ; ಭವದೀಯ ವದನಮಾ 


ಭವನಾಂಗಭೂಜ 


8-68) ; ಬಂದು ತಂದೆಯಂತಿರೆ ಪದೆದಾ ಮಹಾಪುರುಷನಾಜ್‌ಸಿದಂ 
ಭವದೀಯ ಶೋಕಮಂ (ಕಾರಂತ ೯೪೪): ಭವದೀಯ ಮನೋಹರಬಾಲ್ಯ 
ವಿನೋದಾಮೃತದೊಳೆಯ್ದೆ ತೀವಿದ ಮತ್ಹ್ಯಾಂತೆವನಿಂತೀ ವಿಷದಿಂ 
ತೀವ್ರವುದೇ (862- ೩೫೯೩). [೫ಂ.1 
5 |ಭವದೂರ (ನಾ).೧, ಸಂಸಾರದಿಂದ ದೂರವಾಗಿರುವವನು; ಪ್ರಾ ಫ್ರಪಂಚಿಕ 
ವ್ಯವಹಾರಗಳನ್ನು ತೊರೆದಿರುವವನು ; ವಿರಕ್ಷ : ಪೊರೆವುದೆಮ್ಮನು 
ದುರಮಹಿಮಾಗುರ ಬಸವಕುಮಾರ ಭವದೂರ (ಸಕ). 0-೭). ವಿ. ಶಿವ; 
'ಮಧರ , .. ಆನತಕಲ್ಪಭೂಮಿರುಹ ಭವದಮೂರ(ಪ್ರಾಥಣ ೩-0)-[ಸಂ, 


ಭವನ (ನಾ). ೧. ಇರುವಿಕೆ ; ಅಸ್ತಿತ್ವ. ೨. ಹುಚ್ಚಿ ; ಜನನ. 


36| ೩. ವಾಸಿಸುವ ಸ್ಥಳ; ಮನೆ; ಗೃಹ : * ಆವಾಸಃ , [ಅ]ವಸಥಂ, 
ಗೃಹಂ, ಭವಃ ಎಎ ಆಲಯಃ ವ ಈ ೩೧ ಮನೆ" (ಇ0ದು. 


೪೯-0೩). ೪. ದೊಡ್ಡಮನೆ ; ಪ್ರಾಸಾದ ; ಸೌಧ : ಧನದ ಭವನ 
ಮೆನಿಪ ಸಿರಿಯ. ಚ್ಚರುಪಣಂಗಳಿಂ (ಕಳಾ. 0-86 ರಗಳ); ವಸುಧೆಗೆ ಗುಡಿ 
« ಎಸೆದುಮು ಭುವನೈಕಭವನದಂತಾ 
(310. ೪-೪೬); ಹಿರಿಯ ಭವನದ ಸುತ್ತುವಳೆಯದ ಮುರುಓನಲಿ 
ಳು (ಕುಠಾರ- 6-೬೦). ೫. ಸ್ಥಳ ; ಜಾಗ. ೬. ಹೊಲ; 
- ೭. [ಜ್ಯೋತಿ] ಗ್ರಹಗಳಿರುವ ಮೇಷ ಮೊದಲಾದ ದ್ವಾದಶ 
ಭವನಂ ದ್ವಾದಶಭಾಗಂ ನವಾಂಶಂಂ , , , ಇನಿತುಂ ಷಡ್ವರ್ಗ 
೨ ಪುವರ್ತಿಕುಂ (ಶಾತತಿ, ೦-೪೩). [ಸಂ.] 
30 | ಭವನಮಹತ್ತರದೇವ (ನಾ). ಎ ಭವನವಾಸಿ ; ವಿವಿಧಾರ್ಥ್ಯಂರರಂ 
ಕ: 


ಿಗದಿಂ ಭಜನವಮಹತ್ವರದೇವರ್‌ ಕ್ರಮದಿಂ ಬರೆ (ತಂದ್ರಿ 

೪-೬೩ ರಗ). [ಸಂ.] 
ಭವನವಾಸಿ (ನಾ). [ಜೈನ] ದೇವತೆಗಳ ಒಂದು ಪಂಗಡ ; p ಇವರಲ್ಲಿ 
ಅಸುರಕುಮಾರರು, ನಾಗಕುಮಾರರು, ಸುಪರ್ಣಕುಮಾರರಂ, 
| ದ್ವೀಪಕುಮಾರರು. ಉದಧಿಕುಮಾರರ್ದು ವಿದ್ಯುತ್ಯುಮಾರರು. 


ಸ್ತನಿತಿಕುಮಾರರು. ದಿಕ್ಕುಮಾರರು. ಅಗ್ನಿ ಕುಮಾರರು ಮತ್ತು ವಾತ 

ಕುಮಾರರು ಎಂಬ ಹತ್ತು ವರ್ಗಗಳಿವೆ ; ದೇವಾಃ  ದೇರ್ವಳ್‌, 
ಯಾಃ  ಭವನವಾಸಿ ವ್ಯಂತರ ಜ್ಯೋತಿಷ್ಯ ವೈಮಾನಿಕ 

ಚತುಃಸಂಘಾತಮನುಳ್ಳೆರಪ್ಪರ್‌ (44 ಶ್ರ. ೦೪). 

[ ಸಂ. ಭದನವಾಸಿನ್‌] 
ಭವನವಾಸಿಕ (ನು). [ಜೈನ] ಭವನವಾಸಿ ದೇವತೆಗಳಂ ವಾಸಿಸುವ 
ಲೋಕ ; ಸುರನಿಳೆಯವು ಮೇಲೆ ಮನುಜರುಮಧ್ಯದಿ. ಉರಗರು ಭವನವಾಸಿಕ 
[ಕಾ ೫ಂ-ಗ]ದ ಉರು ದಹಖಪಡುವನಾರಕರು ಕೆಳೆಗೆಯೆಂದು ಪರಮಾಗಮದಿ 
ಪೇಳುವದು (ಅನಂತ. ೦-೩೨). [ಸಂ. ಭವನವಾಸಿಕ9] 

38 | ಭವನವಾಸಿಗೆ (ನಾ). ಎ ಭವನವಾಸಿ : ಅಲ್ಲಿ ದೇವಗತಿ ನಾಲ್ಕಳ್ಕುಮೆಂತೆನೆ 
ಭವನವಾಸಿಗ ವಾನವ್ಕಂತರ ಜ್ಯೋಶಿಷ್ಯ ಕಲ್ಪವಾಸಿ ಭೇದಭಿನ್ನತ್ವದಿಂ 
(ಕಾಂತಿಫು. ೦೨-೬); ಆಸುರ ನಾಗ ವಿದ್ಯುತ್‌ ಸುಪರ್ಣ . ಅಗ್ನಿ ಮತ 
ಸ್ವನಿತ ಉದಧಿ ದ್ವೀಪ ದಿಕ್ಕುಮಾರ ವಶವಧ ಭವನವಾಸಿಗರುಂ (ಶ್ರ ಕಿತ. 
ue). [ ಭವನವಾಸಿ 4+ -ಗ] 

© | ಭವನಾಂಗ (ನಾ). [ಜೈನ] ಹತ್ತು ಬಗೆಯ ಕಲ್ಪವೃಕ್ಷಗಳಲ್ಲಿ ಒಂದು ; 

ಕೊಡುವುದೆಂದು ನಂಬಲಾದ ವೃಕ್ಷ; ಭೆವನಾಂಗಂ 

ಕಲ್ಪಭೂಜಂ ಸಮೆದ ಬಹುವಿಧೋತ್ತುಂಗಹರ್ಮ್ಯಾವಳೀ ಗರ್ಭವಿಲಾಸಾ 
ಸ ದ [ಜಂ] 

ಭವನಾಂಗ : ಸನ್ನಿದದಾದ ಭೋಗ 

ಭವನಾಂಗಭೂಜದ ವಿಗುರ್ವಣೆ ಸಂಶಯಮೇವ್ರದೆಂಬ 
ತ [ಹಂ.] 


ಭೇದಃ 


ಮನೆಗ 


46 


ಭವನಾಮರ 


ಭವನಾಮರೆ (ನಾ). ಇ ಭವನವಾಸಿ ; ವಿಮಾನಾರೂಢಕಲ್ಪಜಜ್ಯೋತಿಷ್ಯ 
ವಾನವ್ಯಂತರ ಭವನಾಮರನಿಕಾಯಪರಿವೇಪ್ಪಿತೆಶೋಭಿತಮತಿರುಚಿರ 
ನಿಜಾಂಗನುಚಿಗಳೊಳೆಂ (ಅ0ಠ- 00-06 ಠ) ; ಚಮರವೈರೋಚನಪ್ರಮುಖ 
ರಪ್ಪೆ ಭವನಾಮರರುಮಂ . . . ನಿರವಿಸಿ (ತಂದ್ರೆ. ೦೨-೦೦೩ ವ). [ಸಂ,] 

ಭವನಾಶಿ "ಬವನಾಶಿ' ನೋ. 

ಭವನಿಕೆ (ನಾ). ಅರಮನೆ ; ಪ್ರಾಸಾದ : ಅವನಿಪತಿ ಮಜುದಿವಸ 
ಬೀಡೆತ್ತುವ ನಿಧಾನವನಅದು ರಾಯನ ಭವನಿಕೆಯ ಹೊಲಬಾಹೆಯಲಿ 
ದಂಡಿಗೆಯನವನಿಳಿದ (ಕುಪ್ಮಾಸ.. ೦೬-೨೭)- [ಸಂ. ಭವನಿಕಾ] 

ಭವನಿರ್ಲೇಪ (ನಾ). ಸಂಸಾರದಲ್ಲಿ ಆಸಕ್ತಿಯಿಲ್ಲದವನು ; ವಿರಕ್ತ ; 
ತಾಪಸರು ಬಳಿವಿಡಿದು ಬರೆ ಬಳಿಣ ಪುರವ ಹೊಜವಂಟು ಭವನಿರ್ಲೇಪ 
ಭೀಷ್ಮ ದ್ರೋಣರನು ಕಳುಹಿಸಿದನು ಮನೆಗಳಿಗೆ (ಕುಪ್ಶಾಕ ೦೬-೮)- [ಸಂ] 

ಭವನಿವಾರಣ (ಗು). ೧. ಸಂಸಾರವನ್ನು ಪರಿಹರಿಸುವ ; ಪ್ರಾಪಂಚಿಕ 
ಕ್ಲೇಶಗಳನ್ನು ನಿಮರಿಸುವ : ಭವನಿವಾರಣ ಭಾವಮೋಹನ ಭಾವನ 
ಭೂಷಣ ರಾಮಕಥೆಯಿಂದ ಕವಿಕುಲೋತ್ತಮ ಹೊಗಳಿದನು ವಾಲ್ಮೀಕಿ 
ಮುನಿರಾಯ (14೧, ೦-೪೪). (ನಾ). ೨. ಸಂಸಾರವನ್ನು ಪರಿಹರಿಸು 
ವಂಥದು : ನೈಜವಸ್ತನುಸಾರಿವೇಷವು ಭವನಿವಾರಣವು (೨ಸಪು. «-೬೮)- 

[ಂ.] 

ಭವಪರಿಣತಿ (ನಾ). ಮತ್ತೆ ಮತ್ತೆ (ರೂಪಾಂತರದಿಂದ) ಹುಟ್ಟುವಕೆ; 

ಜನ್ಮಪರಿವರ್ತನೆ : ದಯಿತಾಸಂಬಂಧಬಂಧಂ ಭವಪರಿಣತಿ ತನ್ಮೂಲಮಾ 


ಬೇವಸಂ ನಿಶ್ಚಯಂ (ಕಂಕಿಪು. €-0೪).- [ಸಂ.]- 
ಭವಪರಿಣಾಮ (ನಾ). ಎ ಭವಪರಿಣತಿ : ಸಂಜಯನೆಂಬೊಂ . , . 
ಕಾದಿ ಸತ್ತು ಭವಸರಿಣಾಮಪರಾವರ್ತನದಿ೦ ಬಂದು (ತ್ಸ. ಊಂ ಐ). 


[ಸಂ.] 

ಭವಪರಿವರ್ತನ (ನಾ). - ಭವಪರಿಣತಿ: ಚತುರ್ಗತಿಗಳೊಳಂ ಸರ್ವ 
ಜಘನ್ಮಮಪ್ಪಾಯುಷ್ಕದೊಳ್‌ ತೊಡಗಿ ಸಮಯಾದಿಕಾನುಕ್ರಮದಿಂದನೇಕ 
ಭವಪರ್ಯಾಯಪರಿಭ್ರಮಣದಿಂ ಬಂದು ಪುಟ್ಟುತ್ತುಂ ಕಡೆಯೊಳುತ್ಕೃಷ್ಟಾ 
ಯುಷ್ಕಮನೆಯ್ದೆ ನೆಜಕಿಯಿಸುವ ನೆಜವಿ ಭವಪರಿವರ್ತನಮೆಂಬುದು 
(ಸುಕುತಾ- ೩-೬ ಐ). [ಸಂ.] 

ಭವಪಾಶ (ನಾ). ಸಂಸಾರ ಬಂಧನ ; ಪ್ರಾಪಂಚಿಕ ಬಂಧನ ; ಭವ 
ಬಂಧನ ಭವಪಾಶವಾದ ಕಾರಣವೇನಯ್ಯಾ (03ನ. ೭) ; ಬಿಡಿಸಿ ವಧೂ 
ಜನಮನೊಡಂಬಡಿಸಿ ಪಿತೃದ್ವಯಮನಖಳವಿಷಯಸುಖಿಕ್ಕೋಗಡಿಸಿ ಭವ 
ಪಾಶಮಂ ಪಲ್‌ಪಡಿಸಿ (ಶೃತ್ಯಭ್ರಿ-. ೦೩-೩೩) ; ವಿರೋಧಿ ಪಡ್ವರ್ಗದ 
ವಿಕಾರವ್ಮಾಧಿಯಲಿ ಬೆಂಡಾಗಿ ಭವಪಾಶದಲಿ ಬಿಗಿವಡೆದು (ಕುಮ್ಮಾಳೆ, ೬-೨೪). 

[ನಂ.7 

ಭವಪ್ರತ್ಕಯಜ್ಞಾನ (ನಾ), [ಜೈನ] '" ಕಾಲ ದೇಶಗಳು ಎಷ್ಟೇ 
ದೂರವಾಗಿದ್ದರೂ ಅಲ್ಲಿನ ವಿಷಯಗಳನ್ನು ತಿಳಿಯುವುದು ; ಹಿಂದೆ 
ನಡೆದ, ಮುಂದೆ ನಡೆಯುವ ಸಂಗತಿಗಳನ್ನು ಇದರಿಂದ ತಿಳಿಯ 
ಬಹಂದು ; ದ್ರವ್ಯಕ್ಷೇತ್ರ ಕಾಲಭವಗಳನ್ನು ಅವಧಿಮಾಡಿಕೊಂಡು 
ಇಂದ್ರಿಯಗಳಿಗೆ ಅಗೋಚರವಾದ ವಿಷಯಗಳನ್ನು ಶಿಳಿಯಂವ 
ದಿವ್ಯಜ್ಞಾನ, ಇದು ದೇವ ನಾರಕರಿಗೆ ಸಹಜವಾಗಿರುತ್ತದೆ. 
ಹೀಗೆ ಸಹಜವಾಗಿ ಬರುವ ಆವಧಿಜ್ಞಾನಕ್ಕೆ "ಭವಪ್ರತ್ಯಯಜ್ಞಾ ನ" 
ಎಂದೂ ಹೆಸರು” (ಕೈತಕೋ. 34) : ಭವಪುತ್ಯಯಜ್ಞಾನಂ ತೊಟ್ಟನೆ 
ಪುಟ್ಟಿ ಪೂರ್ವಭವದೊಳ್‌ ತೊಟ್ಟೊಂದು ವೃತ್ತಾಂತಮಂ ನೆಆ್‌ಯಟ್‌ದು 
(606- ೨-೬೬) ; ಪುಟ್ಟಿತ್ತಾ ನಾಕೇಂದ್ರಂಗೆ ನಿರ್ವಾಕುಲಮಮಳಭವ 
ಪ್ರತ್ಮಯಜ್ಞಾ; ಮಾಗಳ (ತುಳುಮಾ- ೯-38) ; ಅಂತು ಪಲಕಾಲ 
ಮೇನಾನುದುಂ ವಖಡಿ ಮಣದವಂಗೆ ನೆನವಿ ಪುಟ್ಸುವಂತೆ ಪುಟ್ಟಿದ 


೬೭೧೬ 


ಭವರಿಪು 


ಭವಪ್ರತ್ಯಯಜ್ಞಾನಪ್ರಭಾವದಿಂದಂ (ಕುಡ್ವ ಕು- ೪). [5] 
ಭವಬಂಧ (ನಾ). ಎಭವಪಾಶ ; ಪೂರ್ವಜನ್ಮನಿವೃತ್ತಿಯಾಗಿ ಗುರುಕರುಣ 
ವಿಡಿದಂಗೆ ಬಂಧನವೆಕ್ಲಿಯದೆೊ ಭವಬಂಧ[ಶಾಕಾಂ- ಬಂಧನ]ವೆಲ್ಲಿಯದೊ. 
(ಏಸನ- 6೩0); ಎನ್ನದಾನೆಂಬೆರಡಲಂದವೆ ಬನ್ನಬಡುವನು ಜೀವನಲ್ಲದೆ 
5| ಮುುನ್ನವಿನ್ನೆಂದೆಂದಿಗಾತ್ಮಂಗಿಲ್ಲ ಭವಬಂಧ (ಕುಠ್ಮಾಲ್ಟೋ. ೩-೨೪), [ಸಂ.] 
ಭವಬಂಧನ (ನಾ). ೧. ಇ ಭವಪಾಶ ; ಭವಬಂಧನ ಭವಪಾಶವಾದ 
ಕಾರಣವೇನಯ್ಯಾ (ಬಸರ, ಬಿ; ಲಿಂಗಪರಾಜ್ಕುಖರನಾಗಳು ಭಜಿಸಿ ಭವ 
ಬಂಧನಕ್ಕೊಳಗಾಗದೆಂತಿಹೆರು (ಸಪ. ೦-೫೦); ಕರ್ಮದಿಂದಲ್ಲವೇ 
ಜೀವಿಯು ಬದ್ಧನಾಗಿ ಭವಬಂಧನದಲ್ಲಿ ಬಿದ್ದು ಒದ್ದಾಡುತ್ತಿದ್ದಾನೆ ? 
(೫6೨. ೦೦೫% ೨. ಸಂಸಾರದಲ್ಲಿ ಸಿಕ್ಕಿ ಬಿದ್ದವನು : ಆಶೆಯೆಂಬ 
ಪೂಶದಲ್ಲಿ ಭವಬಂಧನನಾಗಿರ್ದೆನಯ್ಯಾ (೧45: «): ..[ಸಂ.] 
ಭವಬಡು (ಕ್ರಿ). ಹುಟ್ಟು ಸಾವುಗಳ ಕಷ್ಟವನ್ನು ಅನುಭವಿಸು : 
ಆಶುಭಕರ್ಮಕೆ ಶುಭಕರ್ಮಕೆ ಸರ್ವರು ವಶರಾಗಿ ಭವಬಡುತಿಹರು 
(464: ೬೮-೦೦೨). [ಭವ 4 ಪಡ್ಗು] 
15|ಭವಬದ್ಧವೈರ (ನಾ). ಜನ್ಮಾಂತರದಲ್ಲಿ "ಉಂಟಾದ ಮತ್ಸರ; ಜನ್ಮಾಂತ 
ರೀಯ ದ್ವೇಷ: ಪುಟ್ಟಲೊಡಮಜ್‌ದು ಮೊದಲೊಳ್‌ ಪುಟ್ಟಿದ ಭವಬದ್ಧ 
ವೈರದಿಂ ದಿತಿಸುತನಣ್ಮುಟ್ಸಾಗೆ (ಉತ. 40) ಭವಬದ್ಯವೈರಮಂ 
ತಿಳಿದು ವಿಭಂಗಜ್ಞಾನದಿಂದೆ . . . ನವಖಂಡಮಾಗೆ ಮಾಬ್ಬರ್‌ ನವನಾರಕರಂ' 
ಪೆರಾಣನಾರಕರಾಗಳ್‌ (ಮಣ್ಣಿ: ೦೩-೦೬೫): [ಸಂ.] 

೬ ಭವಬಾಧೆ (ನಾ). ಸಂಸಾರದ ತೊಂದರೆ,-ತಾಪತ್ರಯಿ: ಬೋಧ 
ನರಾಕೃತಿಯಿಂ ಭವಬಾಧಾಪೀಡಿತಶರೀರಿಯಾದೈ ( ಸುಳುಳ. ೩-3೬). 
[ಸಂ, ಭವಬಾಧಾ] 
ಭವಭೋಗ (ನಾ). ಸಂಸಾರಸುಖ ; ಇಹಲೋಕದ ಸುಖ: ಅಪಾರ 

ಭೆವಭೋಗಮನಿಂತಿರೆ ಪತ್ತುವಿಟ್ಟು ಕಾನನದೊಳೆ ನಟ್ಟು ನಿಂದು 
[OS [ಸಂ. ] 
ಭವಭ್ರಮಣ (ನಾ). ಜನ್ಮಚಕ್ರದಲ್ಲಿ ಸಂತ್ತುವುದಂ ; ಮತ್ತೆಮತ್ತೆ ಹುಟ್ಟಿ 
ಸಾಯುವುದು : ಇದನಾದಿಪ್ರಭವಂ ಭವಭ್ರಮಣದುಃಖೋಗ್ರಾಗ್ನಿ 
ಯೊಳ್‌ ಮಗ್ಗಿದಪ್ಪುದು ಜೀಮಗಳೆನೆಂಬಿನಂ (60. ೦೫-೦೪). [ಸಂ. ] 
ಭವಮಥನ (ನಾ). ಜನ್ಮಕರ್ಮವನ್ನು ನಾಶಮಾಡುವವನು; ಮುಕ್ತಿ 
ದಾಯಕ ; ಭವಗಹನದುಪದ್ರವಮಂಂ ಕಿಡಿಸು ಭವಾಂತಕಭವನಕ್ಕುಯ್‌ 
ತಡೆಯದೆನ್ನ ನೀಂ ಭವಮಥನಾ (6ಜಿ. ೦೦-೩೮). [ಸಂ.] 
ಭವಮಾಲೆ (ನಾ). ಹುಟ್ಟು ಸಾವುಗಳ ಪರಂಪರೆ; ಜನ್ಮಚಕ್ರ ; ಆಸೆಗೆ 
ಹುಟ್ಟಿದ ಪ್ರಾಣಿ ಆಸೆಯನೆ ಕಲಿತು ಪ್ರಣ್ಯಪದವಿಯ ಬಯಸಿದರೆ ಭವ 
ಮಾಲೆಯ ಭವವು ತಪ್ಪದು (0೫ರ. ೦೪); ವಿವೇಕಶೂನ್ಯನು ತಿರುಗುವನು 
ಭವಮಾಲೆಯಲಿ ಮೋಕ್ಷವನಪೇಕ್ಷಿಸದೆ (ಅನ್ನು: ೦-೩೯) ; ಭವಮಾಲೆ 
ಸೂಣದು ಸುಖಸುವೊಡೆ ಅವ ಸದಾಶಿವನು ತಾನಕ್ಕು (ಸರ್ವಶೃಿ- ೩೦೩) - 
[ ಸಂ, ಭವಮಾಲಾ ] 
ಭವಮುಕ್ತ (ನಾ). ಸಂಸಾರದಿಂದ ಬಿಡುಗಡೆ ಹೊಂದಿದವನು : 
ಭಕ್ತಿಯುಳ್ಳಾತ ಭವಮುಕ್ತನಾದಾತ (ಸರಣ್ಣ. ೨೬)- [ಸಂ.] 
|ಭವರಮ್ಮ (ನಾ). ಪಾರ್ವತಿಯ ಹೆಸರುಗಳಲ್ಲಿ ಒಂದು ; ಭ್ರಮರಾಂಬ: 
ಅಸ್ಯ ಅವ್ವ ಎಂದು ಭವರಮ್ಮನ ಕರೆವನು ಯಾವ ನೆವ ಎನಗೆ ಹೇಳದಿರು 
ನಿಮ್ಮಗಲಿ ಜೀವ ಬೇಸರಾಯ್ತು ಹಡೆದವ್ವ. (ದಶೆ. 1-೮4). 
[ಇ ಸಂ, ಭ್ರಮರಾಂಬಾ ] 
ಭವರಾಟಳ “ಭವಖಾಟಣ' ನೋ. 
4 |ಭವರಿಪು (ನಾ). ೧. ಸಂಸಾರಕ್ಷೇಶವನ್ನು ನಿವಾರಿಸುವವನು ; 
ಪರಮಾತ್ಮ. ಷಿ [ಜೈನ] ಅರ್ಹಂತ ; ಜನ : ಇಂದ್ರ ಭೆವರಿಪುವಂ 


16 


30 


ಶಿವ 


ಭವರುಚಿ ೬೭೧೭ ಭವಿಕ 
ಸ್ತುತಿಯಿಸಿ ಮುಕುಟವಿಘಟ್ಟಿತಪಾದನಾದನನುನಯದಿಂದಂ [CE ಗಿಯುಂ ನೆನೆದು ನಿರಾಕುಳಂ ಬಗೆದು ಭಾವಿಸು ನಿನ್ನ ಭವಾಂತರಂಗಳಂ 
60-80). [ಸಂ,] (1463. 33೪) ; ಪ್ರಥಮ ಭವಾಂತರದನ್ಲಿ ಶಿಲಾದನೆಂಬ ಗಣೇಶ್ವ. ರನ 


ಭವರುಚಿ (ನಾ). ರೋಗದಂತೆ ಕ್ಲೇಶವನ್ನುಂಟುಮಾಡುವ ಸಂಸಾರ 
ಐಹಿಕವ್ಯಾಪಾರ : ನಾನಾಭವರುಜೆಯೊಳು ಬಿದ್ದೆಂ ತೊಳಲ್ಲೆಂ ಬಳಲ್ಲೆಂ 
(tows. ೫1711, tut). [ ಸಂ, ಭವರುಜಾ ] 

ಭವರೋಗ (ನಾ). = ಭವರುಜೆ : ಭವರೋಗವ ಗೆಲುವ ಪರಿಯೆ ನೋಡಾ 
(845- 635); ಭವರೋಗಕ್ಕಿದು ಭೇಷಜಂ (ಕೃತಂ. ೨೬-೨೬). [ಸಂ.] 

ಭವರೋಗವೈದ್ಯ (ನಾ). ಸಂಸಾರದ ತಾಪತ್ರಯಗಳನ್ನು ಪರಿ 
ಹರಿಸುವವನು; ಪರಮೇಶ್ವರ ; ಭವರೋಗವೈದ್ಮನೆಂದು ನೂ ನಿಮ್ಮ 
ಮುಣಕಿಹೊಕ್ಕೆ (೧4ರ. 6೨); ಪವಡಿಸು ಪರಮಾತ್ಮನೆ ನೀನು ಭವರೋಗ 
ವೈದ್ಯ ಭಕ್ತರ ನಿಧಿಯೆ (ಶೃಕಂರ- ೩-0೬೦ ಶಂ); ಮುಂದೇನು ತೋಚದೆ 
ದೈವವೆ ಶರಣೆಂದೆ ಭವರೋಗವೈದ್ಯನ ನೆನೆದೆ (ಇಂತಾಕ. ೪-49). [ ಸಂ.) 

ಭವರೋಗಿ (ನಾ). ಸಾಂಸಾರಿಕ ಕಷ್ಟಗಳನ್ನು ಅನುಭವಿಸುತ್ತಿರುವವನು : 
ರಾಗದಿಂದುರಿದೇಳುತಿಹ ಭವರೋಗಿ ನಿನ್ನಲಿ ಮಾತನಾಡಲಿಕಾಗದು 
(ಶ್ರಥೆ;ಲೀ. 04-30) [ ಸಂ. ಭವರೋಗಿನ್‌ ] 

ಭವಸ್ಮರಣೆ (ನಾ). ಹಿಂದಿನ ಜನ್ಮದ ನೆನಪು; ಜನ್ಮಾಂತರದ ಸ್ಮೃತಿ : 
ಮಣಯಂಚೆಯ ಮುದ್ಧುಗೆಯ್ದಮಂನುನಂಚೆವಾಳತಿಯಾ ಮಲಂಯೊಳಾ 


ದೆಳಕವಖವುಂ ಕಂಡೆನಗೆ ತೋಜುತ್ತುಂ ಭವಸ್ಮರಣೆ ತೊಟ್ಟನೆ ಪುಟ್ಟಿ 
(ಬಂತ. ೪-೨0). [ ಸಂ. ಭವಸ್ಮರಣ] 
ಭವಸ್ಮೃತಿ (ನಾ). ಇ ಭವಸ್ಮರಣೆ ; ವೇದನಿವಹಸ್ಮೆ ತಿಶಾಸ್ತ್ಯ 


ಕಳಾಕಳಾಪಸಂಪನ್ನತೆಯೆಂತು ಬಂದುದು ಭವಸ್ಮೃತಿ ಪುಟ್ಟಿತೊ ಮೇಣ್‌ 
ವರಪ್ರಸಂದೋನ್ನತಿಯಾದುದೋ (ಕಾರಂಕೂ. 60), [ಸಂ.] 

ಭವಹರ (ನಾ). ಸಂಸಾರದ ದಂಃಖವನ್ನು ನಾಶಮಾಡುವವನು ; 
ನತವಿನೇಯವ್ರಾತ ಚೇತಸ್ತಮೋಹರನಾಗಿರ್ದದಟ್‌ಂ ಹರಂ ಭವಹರಂ 
ಮಾಣಿತ್ಯದೇವಂ (6೭8, ೬೬); ಭವಹರ ನಿರೀಕ್ಷೆಸು ರಕ್ಷಿಸೆನ್ನ: ಸೆನುತ್ತ 
ಹೊರಳಿದನು (ಕ;ನ್ಮಾಳೀ. ೩-೭೩) .] 

ಭವಹರೆ (ನಾ). ಸಂಸಾರದ ದುಃಖವನ್ನು ದೂರಮಾಡುವವಳು ; 
ಮುಕ್ತಿದಾಯಿನಿ : ಶ್ರೀಮತ್ಪು ಲೇಯಶೈಲೋದ್ಯ ವೆ ಶಿವೆ... . ಭಮರೆ 
ಶರ್ವಾಣಿ (ಗ೩ಕೇ- ೬-0೩೮). [ ಸಂ. ಭವಹರು ] 

ಭವಲಾಟಣ, ಭವರಾಟಳ, ಭವಖಾಟಳ, ಭವಯಾಟಾಳ (ನಾ). 
ಪುನಃಪುನಃ ಹುಟ್ಟುವುದು ; ಜನ್ಮಚಕ್ರ ; ಭವಭವದಲ್ಲೆನ್ನ ಮನವು 
ಸಿಲುಕದೆ ಭವಖಾಟಣ (ಕಾಣಂ-ಟಿಳ್ಳೆ ಟಾಳ]ದೊಳು ತುಂಬಿದೆ (೧4ರ. ೬೮). 
ಭವರಾಟಳ : ಜೋಧಿಮರದ ಅಡಿಯಲ್ಲಿ ಭವರಾಟಳದ ಕಾರಣಗಳ 
ಕುಣಿಕೆಯನ್ನು ಕಂಡುಕೊಂಡನು (ನಾರಾ. 903). ಭವಳಾಟಳ : 
ಮೇಲಿನ 'ಬಸವ' ಪ್ರಯೋಗದ ಪಾಠಾಂತರವನ್ನು ನೋಡಿ. 
ಭವಜಾಟಾಳ : ಅಜುಹು ಆಚಾರಹೀನವಾಡ ಗುರುಲಿಂಗಜಂಗಮವ 
ದೇವರೆಂದು ಪೂಜಿಸುವ ಭಕ್ತಂಗೆ ಭವಜಾಟಂಳದಲ್ಲಿ ಸತ್ತುಸತ್ತು ಹುಟ್ಟಿ 
ಬಪ್ಪುದು ತಸ್ಪದಯ್ಯ (60ರೇ- 0೩೭-೦೦೬). [ಭವ + ಯಾಟಣ] 

ಭವಳಾಟಳ 'ಭವಜಾಟಣ' ನೋ. 

ಭವಟಾಟಾಳ ಭವಯಾಟಣ' ನೋ. 

ಭವಾಂತಕ (ನಾ). ಸಂಸಾರದ ಕೋಟಿರೆಗಳಿಗೆ ಯಮಸ್ವರೂಪ 
ನಾದವನು; ದೇವರು : ಅಂತ್ಕರಹಿತೆನನಪುಮೇಯನಸಂತರೂಪನನಂಖ 
ಭಜಕಭವಾಂತಕನನುದ್ಧಂಡದೈವವ ಕಂಡನಬುಜಭವ (ಕಣಕ. ೬-೦೪). 


[ಸಂ. ) 
ಭದಾಂತರ (ನಾ). ಬೇರೆಯ ಹುಟ್ಟು; ಜನ್ಮಾಂತರ ; ನೆನೆದ 
ವಿಭಂಗದಿನತೀತಭವಾಂತರಭೂರಿವೈರಮಂ (ಉಂ. ೭-೦೦೪); ಈಗಳಾ 


ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿಯೆನ್ನ; ನಿರಿಸಿಕೊಂಡಿರ್ದಿ 
ರಯ್ಯಾ (ois. 9); ಕಣ್ಣಲ್‌ಯದೊಡಂ ಕರುಳಅಾಯದೆ ಮಜುಗಿಸದಿರ್ಪುದೆ 


ಕ ಭವಾಂತರವ್ಮಾಮೋಹು (ಯಶೋತ- ೩-೪), [ಸಂ,] 
ಭವಾದ್ರಿ (ನಾ). ಶಿವನು ವಾಸಮಾಡುವ ಬೆಟ್ಟಿ ; ಕೈಲಾಸಪರ್ವತ : 
'ಮನುಜನನೆನ್ನನೀಕ್ಷಿಸಿ ಭವಾದ್ರಿಯನೇಜದೆ , . , ನಭಕ್ಕೊಗೆದಾಗಳೆ 


ಪೋಗದಿರ್ದೊಡೊದ್ಕುನೆ ಬೆಸಗೊಳ್ಳೆ ೦ (ಕಾರಂಪೂ. ೬6ತ)- 
ಭವಾನಿ (ನಾ). ಶಿವನ ಹೆಂಡತಿ ; ಪಾರ್ವತಿ : ''ರದ್ರಾಣೀ, ಶರ್ವಾಣೀ, 

0] ಕಾಳೀ, ಕಾತ್ಮಾಯನೀ, ಭವಾನೀ... ಮೇನಕಾತ್ಮಜಾ-ಈ ೨೧ 
ಗೌರೀದೇವಿಯ ಪೆಸರ್‌'' (ಜರಾಯು. ೪-0೫); ಎಲ್ಲಿ ನದೀನದಾಳಿ ತಾನಲ್ಲಿ 
ಭವಾನಿ ಭಕ್ತಿ ಮಿಗೆ ಭಾವಿಸಿ ಭರ್ಗನನೊಲ್ಲು ಪೂಜಿಪಳ್‌ (108. ೩-೨); 
ಪಾಲಿಸೆನ್ನಂ ಭೀಮಾಘಮರ್ದಿನಿ ಭವಾರ್ದಿನಿ ನೀಂ ಭವಾನೀ (೧೩6 
1-03೩). [ಸಂ. ಭವಾನೀ] 

ಭವಾನೀಧವ (ನಾ). ಪಾರ್ವತಿಯ ಪತಿ ; ಪರಮೇಶ್ವರ : “ಭವನೀಶಂ. 

* ಭವಾನೀಧವನುಗ್ರಂ . . , ವಾಮದೇವಂ ವೃಮಾಂಕಂ'' (ಪ್ದಕ. 
೩-೦4); ಇದು ಕೈಲಾಸಂ ಭವಾನೀಧವನ ನೆಲೆ (ಕಂಕಣ: ೬-೬೪). [೫0] 
ಭವಾರಿ (ನಾ). ೧. ಸಂಸಾರಕ್ಕೆ ಶತ್ರುವಾದವನು ; ಸಾಂಸಾರಿಕ ಕ್ಲೆ ಕ್ಲೇಶ 
ಗಳನ್ನು ನಿವಾರಿಸುವವನು ; ಶಿವ: ಭದ್ರುರೂಢ ಭವಾರಿ ಭರ್ಗ 
ಮೃಡನಂ . . . ನಾಡೆ ನೆನೆದಂ (ಕಕ್ಕೂರ ೨-೭). ೨. ಶಿವನ''ಶತ್ರು; 
ಮನ್ಮಥ : ಮುರಜಿನ್ನಾರಾಯಣರ್ಗಂ ಸಿರಿಗಂ ಶ್ರೀರಾಮೆಗಮತನುಗಂ 
ಭವಾರಿಗಮೈಕ್ಕಂ (ಕಷ್ಮಾನ. ₹0). [೫0.7 

ಭವಾರ್ದಿನಿ (ನಾ). ಜನನಮರಣರೂಪವಾದ ಸಂಸಾರಬಂಧವನ್ನು 
ನಾಶಗೊಳಿಸುವವಳು ; ಪಾರ್ವತಿ: ಪಾರ್ವತಿ ಪಾಲಿಸೆನ್ನಂ ಭೀಮಾಘ 
ಮರ್ದಿನಿ ಭವಾರ್ದಿನಿ ನೀಂ ಭವಾನೀ (ಕೀ: ೪-032), 

[ಸಂ. ಭವಾದಿಣೀ] 
ಭವಾವಳಿ (ನಾ). ಭವಮಾಲೆ ; ಅರಸಂ , , , ನಾಲ್ವರ ಭವಾವಳಿಯಂ 
ಬೆಸಗೊಳಿ (60ಫ- ೫-೨ $); ಕತೆ ಕಿಡದೆಯುಂ ಭವಂವಳಿ ತಡಮಾಗದೆಯುಂ 
« ಆ ಜಿನಚಂದ್ರಂ ಇಂತೆಂದಂ (ಊತಿತ: ೩-00); ಹಸ್ತಿಯ ತನ್ನ 
ಮುನ್ನಿನ ಭವಾವಳಿಯೆಲ್ಲಮನೆಯ್ದೆ ಪೇಟ್‌ (ಕಂರಾರೂ. ೦೫-೫4). 
[ಸಂ. ಭವಾವಲಿ] 

ಭವಾಳಿ (ನಾ).-ಭವಮಾಲೆ ; ಅದು ನಮ್ಮಿನಿಬರ ಭವಾಳಿಯಿ:ದೆ ನೆಮಗನು 
ಭೂತಪೂರ್ವಂ (60ಫು. ೧೬-೬ ನ); ಅಂತು ಭವಾಳಿಯನೋಳಿಯೆ ಪೂರ್ವಾ 

`ರಪರಾಮರ್ಶಂಗೆಯನ್ಹು (ಕಾಂತೆ. 8-೭ 6)... [ಸಂ, ಭವಾಲೀ) 

35 |ಭವಿ (ಗು). ೧. ಬದುಕಿರುವ; ಜೀವದಿಂದಿರುವ. (ನಾ), ೨, ಸಂಸಾರ 
ಬಂಧನಕ್ಕೊಳಗಾದವನು. ೩. [ವೀಶೈೆ] ವೀರಶೈವದೀಕ್ಷೆಯನ್ನು 
ಪಡೆಯದವನು : ತನು ಭಕ್ತನಾಯಿತ್ತು ಎನ್ನ ಮನ ಭವಿ ಕೂಡಲ 
ಸಂಗಮದೇವಾ (046. ೨69); ಭವಿ ಮುಟ್ಟಬೇಡ ಬೇಡೆಂದು ಮಾಣಿಸುತ 
ಮಿರೆ (ಪಾರ: ರೇ. ೨೭೦-೩); ಅದಿಶಿವಭಕ್ತಂಗೆ ಮದುವೆಯನಾಧರದಿ ನಾ 
ಮಾಳ್ಪೆನಲ್ಲದೆ ಈ ದುಹಿತೆಯಂ ಭವಿಗೆ ಕೊಡೆನು (೨16. 4-6೩); ಭಕ್ತರಿಗೆ 
ಭವಗಳಿಗೆ ಯುಕ್ತಿಯುತರವಕ್ಕು ಭಕ್ತ ತಾ ಮುಕ್ತನಾಗಿಹರೆ ಭವಿ ಭವವ 
ಸುತ್ತುತ್ತಲಿಹನು (ಸರ್ಶಕ್ಕ. 360). [ಸಂ, ಭವಿನ್‌] 

ಭವಕ (ಗು). ೧. ಹಿತಕರವಾದ. ೨. ಯುಕ್ತ; ಯೋಗ್ಯ. ೩. ಸಮ್ಮದ್ಧ. 
(ನಾ)- ೪. ಒಳ್ಳೆಯದು : "ಶ್ವಃ(ಸ್ವ)ಶ್ರೇಯಸಂ . . , ಭರಿ 
ಭಾವುಕಂ, ಶ್ರೇಯಃ ಭವ್ಮಂ, ಭದ್ರಂ, ಮಂಗಳಂ- ಈ ೧೧ ಒಳ್ಳಿತರ್ಕೆ 
ಪೆಸರ್‌'' (ತಾಯ, ೨೦-೦೨೨). ೫. ಶುಭ; ಮಂಗಳ. ೬. ಏಳಿಗೆ 


[ಜಂ.] 


20. 


46 


ಭವಿತನ 


ಅಭಿವೃದ್ಧಿ. ೭. ಸುಖ ; ಸಂತೋಷ : ಎಲೆಯಕ್ಕ ತವಳದಿಂದಲ್ಲವಗೆ 
ವಸ್ಕದ ಸುಮರ್ದಿಕ್ಕಿ ಭವಿಕದಿಂದವ ನಿನ್ನ ತಕ್ಕೆಯೊಳಗಿರುವ ಮಾಳ್ಕೆಯ 
ಮಾಳ್ಪೆನು (ಶ್ರಶುಕು- 3-೯0): ಶಿವಪ್ರಿಯನಾಚಿಯೆಂದೆಂಬ ಗಣಿಕಾಂಗನೆಯು 
ಶಿವನ ವಾರಂ ಕುಲಶ್ಚರಿಯರಂ ಕರೆವುತು ಭವಿಕದಿಂ ರತಿಸೆನಲ್‌ (ಶ್ರಥುಘು. 
೫-0೫). ೮. ಐಶ್ವರ್ಯ ; ಸಂಪತ್ತು: ಅವರೆಷ್ಟು ಧನವಂತರ್‌, 
ಇದರೆಷ್ಟು ಬಲವಂತಂ್‌, ಅವರೆಷ್ಟು ಯಶವಂತರ್‌ ಎನುವ ಕರುಬಿನಲಿ 
ಭವಿತ ನಿನಗೆಪ್ಪಿಹುದೊ ಮರೆತು ನೀಂ ಕೊರಗುವುದು ಶಿವನಿಗೆ ಕೃತಜ್ಞ 
ತೆಯೆ? (ಮಂಕ. ೭೪೩), [18] 

ಭವಿತನ (ನಾ). ಭವಿಯಾಗಿರುವಿಕೆ; ಶಿವಭಕ್ತನಲ್ಲದಿರುವ ಸ್ಥಿತಿ: 
ಭವಿತನಕ್ಕೆ ಹೇಸಿ ಭಲ್ತನಾದ ಬಳಿಕ ಆ ಭವಿಸಂಗ ಭೆಂಗವೆಂದಜ್‌ವುದು 
ನೋಡಾ (ಕನ್ನನ. ೩-೦) : ಭವಿತನಂ ತೊಲಗಿ ಸದೃಕ್ತಿಯಿ:ಬಾಗಿ. ಇರೆ 
(ಬಸರ: ೯-೬೭), [ಭವಿ + -ತನ] 

ಭವಿತವ್ಯ (ನಾ). ೧. ಮುಂದೆ ಆಗಬೇಕಾದುದು.- ನಡೆಯತಕ್ಕುದು- 
ವಿ. ಹಿಂದೆ ಮಾಡಿದ ಪಾಪಪ್ಪಣ್ಯಗಳ ಫಲ, ಪರಿಣಾಮ : “ಧರ್ಮ 
ಮೆನೆ ಪುಣ್ಯಮಕ್ಕು ಭವಿತವ್ಯಮೆನಲು ಆ ವಿಪಾಕಲ್‌ (ನುಂಗಣ. ಅಡ): 
ಎನ್ನ ಭಾಗ್ಯಕ್ಕಂ ಭವಿತವೃಕ್ಕಂ ಅನುಸಾರಿಗಳೆ ಸಹಾಯರಾದರಿವರ ಮೇಲೆ 
ದೋಷವಮಿಲ್ಲಿಂ ( ಶಂ350- 0೪೦-೨೦): ಅಂಡಜ ಸ್ವೇದಜ ಉದ್ಭಿ' 
ಜರಾಯುಜರೆಂಬ ಪ್ರಾಣಿಗಳಿಗೆ ಭವಿತವ್ಯವ ಕೊಟ್ಟಿವರಾರೋ (೨ಸನ- ೨೦೩). 
೩. ಉತ್ತರಕಾಲ ; ಭವಿಷ್ಯ : ಈಗಲೂ ಹಿಂದೂಸಮಾಜವು ಎಚ್ಚೆತ್ತು 
ಕೊಳ್ಳದಿದ್ದರೆ. ಭವಿತವ್ಯದಲ್ಲಿ ಹಿಂದೂ ಎಂಬುದು. ಕೇವಲ ಐತಿಹಾಸಿಕಅಂಶ 
ವಾಗಿ ಉಳಿದೀತೇ ವಿನಾ ಜೀವಂತವಾಗಿ ಬದುಕುವ ಜನಾಂಗವಾಗಿ ಮುನ್ನಡೆ 
ಯುವವುದಿಲ್ಲ (ರ್ರ. 4೬೭) : ಭವಿತವ್ಯದ ತೆರೆಯನ್ನು ಓಸರಸಿ 
ನೋಡುವೆಯೇನು ? (ಜುಪಾಡಿ- ೩೦)- [ ಸಂ. ) 

ಭವಿತವ್ಯತೆ (ನಾ). ೧. - ಭಎತವ್ಯ ೨: "ಭಾಗಧೇಯಂ, ಭಾಗ್ಮಂ, 
ವಿಪಾಕಃ, ಭವಿತವ್ಯತಾ- ಈ ೪ ಭಾಗ್ಯದ ಪೆಸರ್‌” (ಜರದು. ೨೦-೦೨೬); 
ನಿಶ್ಚಲವಾದಂಥ ಭವಿತವೃತೆಯನುಂತೆ ಓಡಿ ತಪ್ಪಿಸಿಕೊಳ್ಳಲರಿದು. (ಇಂತಾಶ. 
0೬-0). ೨. ಇ. ಭವಿತವ್ಯ ೩: ಮಾಕ್ಸನಮತ ಒಂದೇ... 
ಜನತೆಯ ಸರ್ವಾಂಗಸುಂದರವುದ ಸ್ವಾತಂತ್ರ್ಯದ ಭವಿತವ್ಮತೆಯ ಗುರಿ 
ಯನ್ನು ತೋರಿಸಿ ದಾರಿಯನ್ನು ತೆರೆಯಬಲ್ಲುದು 

[ಸಂ, ಭವಿತವ್ಯತಾ] 

ಭವಿಷಿಯ (ನಾ). ಇ ಭು ೧: 

ನಿಮಿಷಕ್ಕೆ, ಭವಿದಿಯವ ಚಿಂತಿಸದೆ 
[ ಆಸ್ಟೂ 

ಭವಿಷ್ಯ (ನಾ). ೧. ಮುಂದೆ ನಡೆಯುವುದು ; ಮುಂದಿನ ಸ್ಥಿತಿಗತಿ : 
ಎನ್ನಾಯುಷ್ಯ ಭವಿಷ್ಯ ಎನ್ನ ಭಕ್ತರು ಕಂಡಯ್ಯಾ ಎನ್ನುಯುಷ್ಕ ಭವಿಷ್ಯ 
ಎನ್ನಾ ಪ್ರಮಥರು ಕಂಡಯ್ಯಾ (11. ೪೦೯)ಗೊತ್ತಿಹುದೆಲ್ಲರಿಗೆದ್ಮು ಭವಿಷ್ಯವು 
ನಾಳೆಗೆ ಮಣ್ಣಾಗಲಿಹೆವು (som. ೦೩೩-೬೩); ತಮ್ಮ ಮನೆಯ ಭವಿಷ್ಯ 
ವೇನು? (ಲಸ: 300). ೨. ಮುಂದೆ ಬರುವ ಕಾಲ; ಭವಿಷ್ಯತ್ಕಾಲ: 
ಭೂತಕಾಲದಲ್ಲಿ ಕ ವಿಷಯಗಳು ನಮ್ಮ ಗಮನಕ್ಕೆ ಬಂದಿವೆ; ವರ್ತ 
ಮಾನಕಾಲದಲ್ಲೂ ಬರುತ್ತಿವೆ ಭವಿಷ್ಯದಲ್ಲೂ ಬರತಕ್ಕವಿವೆ (36. ೩೨೫). 
೩. ಜೋಯಿಸರು ಜಾತಕ ಅಥವಾ ಪ್ರಶ್ನಲಗ್ನಕಾಲ ಮೊದಲಾದ 
ಆಧಾರದಿಂದ ಹೇಳುವ, ಮುಂದೆ ನಡೆಯ 
ಜೋಯಿಸರು ಹೇಳಿದ್ದ ಭವಿಷ್ಯ ಅಕ್ಷರಶಃ 

ಭವಿಷ್ಯಂತಿ (ನಾ).[ವ್ಯಾಕ]ಮೂರು ಕಾಲಗಳಲ್ಲಿ ಒಂದು; ಭವಿ: 3 
ಭೂತವತಿ ವರ್ತಮಾನಂ ಖ್ಯಾತ ಭವಿಷ್ಯಂತಿ ಸರ್ವಸಾಧನಿಯಿಂಬಾಖ್ಯಾತ 
ವಿಭಕ್ತಿಗಳಕ್ಕುಮತೀತ 


(ನಸವವ. ೦೭೦). 
ಷ್ಠ ದಿವಸದಿಂ ದಿವಸಕ್ಕೆ, ನಿಮಿಷದಿಂ 
ಬದುಕ ನೂತಿತಿರು (ಕಂಕುಳ: ೬೮೨). 


ಭವಿಷ್ಯ 2 


ಭವದ್ಧಾವಿಕಾಲ ವಿಧ್ಯಾದಿಗಳೊಳ್‌ (ಇನ್ಯಾವ: ೩೬೪): 


೬೭೧೮ ಭವೋತ್ತಾರಣ 
ಪ್ರಥಮಪುರುಷದ ವರ್ತಮಾನ ಭವಿಷ್ಯಂತಿಗಾದ *ಗುಂ' ಎಂಬುದು. 
ಪರಮಾದೊಡಂ ಕ್ರೀಯಾಪದದೊಳಿ ಶಿಥಿಲತ್ವಮುಂಟು (ಕರುದ- 99 ಶೃತಿ). 


[ ಸಂ, ಭವಿಷ್ಯಂತೀ] ` 
ಭವಿಷ್ಯತ್ಕಾಲ (ನಾ). ಎಭವಿಷ್ಯತ್ತು ೩: ಭೂತ. ಭೂತಕಾಲದ, ಭವಿಷ್ಯತ್‌ 
5 ಭವಿಷ್ಯತ್ಯಲದ, ಕ್ರಿಯೆಗಳ ಕ್ರಿಯಾಪದಂಗಳ* (ಕಮರ: ೬ ಟೀಕೆ) 
ಭಿಷ್ಯತ್ಕೂಲನಲ್ಲಿ : (1) ಈ ಪ್ರತ್ಯಯವು ವ ಆಗಿರುತ್ತದೆ (4, ta, 13) ; 
`ಹೊರಡುವನು' ಎಂಬುದು ಮುಂದೆ ಬರುವ ಕಾಲದಲ್ಲಿ ಎಂದರೆ ಭವಿಷ್ಯ 
ತ್ಕಾಲದಲ್ಲಿ ಕ್ರಿಯೆ ನಡೆಯುವುದನ್ನು ತಿಳಿಸುತ್ತದೆ. ಕ 
[ಸಂ.] 

39] ಭವಿಷ್ಯತ್ತು (ಗು-)- ೧. ಮುಂದೆ ಆಗಲಿರುವ, ಜರುಗುವ ; ಅಂತು 
ಭವಿಷ್ಯದ್ದಜನ್ಮವರ್ಣರ ಧ್ಯಯನಾಧ್ಯಾಪನ ದಾನಪ್ರ ತಿಗ್ರಹಯಜನಯಾಜನ 
ವಿಶಿಷ್ಟವೃತ್ತಿಯುಮಂ . , , ನಿಜ್‌ಸಿ (ಅಂತಿ: 6-೭4 ನ). (ನಾ) ೨. 
ಬರಲಿರುವ ಕಾಲ ; ಮುಂದಿನ ಕಾಲ: ಭವಿಷ್ಯತ್ತಿನಲ್ಲಿ ಏನಾಗುವುದೋ 
ಯಾರಿಗೆ ಗೊತ್ತು? (ಕೂ). ೩. [ವ್ಯಾಕ] ವರ್ತಮಾನ. ಭೂತ 
ಮತ್ತು ಭವಿಷ್ಯತ್ತು ಎಂಬ ಮೂರಂಕಾಲಗಳಲ್ಲಿ ಒಂದು : ಭವಿಷ್ಯ 
ತ್ಯಾಲ: ದದಪಪಕಾರಂಗಳ್‌ ಮೂಲದೊಳಕ್ಕುಂ ಭೂತವರ್ತವಾಾನ 
ಭವಿಷ್ಯದ್ವಿದಿತ ವಿಭಕ್ತಿ ಶ್ರಿತಯಕ್ಕದೆಲ್ಲ ವಚನಂಗಳೊಳಮಿದಾಗಮವಮಂನ್ಸಿಂ 
ಸವನಾಗಿ ಭೂತದೊಳ* ಲಿಂಗವಚನದೊಳ್‌ 
ವರ್ತಮಾನ ಭವಿಷ್ಯದ್ವ್ಯವಪೃತಿಗಳ ಗುಂ 

ದೊಳ್‌ ನೆಲಸಿರ್ಮೆಂ (ಕರುವ. 33೭). 


(ನುರ್ಮಮ, ೬೨). 


15 


RAO 


(ಉನ್ಮಾರ. ೩60); 


ತಳ್ಳು 


[ಸಂ, ಭವಿಷ್ಯತ*] 

ಭವಿಷ್ಯತ್ಪುರಾಣ (ನಾ). ಪ್ರಸಿದ್ಧವಾದ ಹದಿನೆಂಟು ಪುರಾಣಗಳಲ್ಲಿ 
ಎದು ; p ಇದರಲ್ಲಿ ಹದಿನಾಲ್ಯುಸಾವಿರದ ಐನೂರು ಶ್ಲೋಕಗಳಿವೆ 
ಯೆಂದು ಹೇಳಲಾಗಿದೆ ; ಬ್ರಹ್ಮಪುರಾಣ , . . ಭವಿಷ್ಯತ್ತುರಾಣ, . , 
ಬ್ರಹನ್ಮಿಂಡಪ್ಪರಾಣದೆಂಬಿವೇ ನಂಲ್ಯುಲಕ್ಷಗ್ರಂಥಸಂಖೈಯುಳ್ಳ ಹದಿನೆಂಟು 
ಮೂಲಪುರಾಣಂಗಳ್‌ (ಏಿಕೇಕ, ೬). [ಸಂ.] 

ಭವಿಷ್ಯನಿಧಿ (ನಾ). ಉದ್ಯೋ 
ದೂರದೃಷ್ಟಿಯಿಂದ ಪ್ರತಿ ತಿಂಗಳ ಸಂಬಳದಲ್ಲೂ 
ಹಣ ಹಿಡಿದು ಆಡಳಿತದವರೂ ತಮ್ಮ 


20 


25 


ಸ್ವ 
ವಂತಿಗೆಯನ್ನು 
ನಿವೃತ್ತರಾದ ಮೇಲೆ ಒಟ್ಟಿಗೆ ಕೊಡಲು ಕೂಡಿಡುವ ಹಣ ; “ಕ್ಷೇಮ 
ನಿಧಿ? (Provident ¥und. ಶಶ್ರಿಸ. ೬೫): ನಿವೃತ್ತಿವೇತನ . , , 
ಹಾಗೆ ಸಲ್ಸಬೆ:ಕುದ ಸೇಮಾನಿವೃತ್ತಿವೇಶನವೂ ಹಾಗೆ ಸಲ್ಲಬೇಕಾದ ಉಪ 


ಸೇರಿಸಿ 


ದಾನವೂ ಮತ್ತು ಭವಿಷ್ಯನಿಧಿಗಾಗಿ ಕೊಟ್ಟ , , 
ತ್ತವೆ (ಈರ, ೨೨೦), [೫ಂ.) 

ಭವಿಷ್ಯಪುರಾಣ (ನಾ). ಎಭವಿಷ್ಯತ್ಪುರಾಣ ; ಪದ್ಮ, ಸ್ಕಾಂದ ಮತ್ತು 
ಭವಿಷ್ಯಪುರಾಣಗಳು , . , ತೀರ್ಥವ್ರತಗಳ ಒಂದು ಸಂಪಟವಾಗಿ 

(ಅರರ. ೦೩೭). [ಭವಿಷ್ಯ -- ಪುರಾಣ] 

ಭವಿಷ್ಯಶಾಸ್ತ್ರ (ನಾ). ಗ್ರಹಗತಿ ಮೊದಲಾದ ಸಾಧನಗಳಿಂದ ಮುಂ: 
ಆಗುವ. ಫಲವನ್ನು ತಿಳಿಸುವ ಜ್ಯೋತಿಷ್ಯಶಾಸ್ತ್ರದ ಒಂದು ಭಾಗ ; 
ಪ್ರಶ್ನಭಾಗ : ಭವಿಷ್ಯಶಾಸ್ತ್ರವು ಅವರಿಗೆ ಮುಖಪಾಠವಾದಂತೆಯಾಗಿತ್ತು 
(ಹೇಮಂತ. ೪): [ಸಂ.] 

'ಭವಿಸು (ಕ್ರೆ)- ಹುಟ್ಟು ನ; ಜನಿಸು : ಜನಹೈದಯದೊಳ್‌ ಭಕ್ತಿಯಿಂ 
ಭವಿಸಿದುದು ನದಚೇತನಂ (ಂದ್ರಸ- ೬-4); ರಾಮನಾಲೈಸಿದನು ಲೋಕ 
ರೋಮಾಂಚಕರವಾಣಿಯಿಂ ಭವಿಸಿದಾ ಧರ್ಮದಾಮೋದಮಂ ! (ಶ್ರೀರಾಮಾ- 

[ಭವ + -- ಇನ್ನು 

ಸಿಂಸಾರದಿಂದ ಪಾರುಗಾಣಿಸುವ : ಭವೋತ್ತಾರಣ 

೦ ಕನಕಂದ್ರಿಯೊಳದ್ರಿಜಾನ್ವಿತಂ (nate. 4-00೫). [ಸಂ,] 


೬ ಮೊತ್ತಗಳೂ ಸೇರಿರು 


ಪದ್ಮ 
35 
ಪರಿಣಮಿಸಿವೆ 


40 


೦೬೯-೪೩೪). 
ಆ |ಭವೋತ್ತಾರಣ (ಗು)- 


ಭವ್ಯ 


ಭವ್ಯ (ಗು)- ೧. ಮುಂದೆ ಆಗುವ; ಆಗಲಿರುವ. ೨. ಸರಿಯಾದ ; 
ಯೋಗ್ಯವಾದ: ಅರ್ಹವಾದ. ೩. ಮಂಗಳಕರವಾದ: ಶುಭವಾದ. 
೪. ಶ್ರೇಷ್ಠವಾದ ; ಲೋಕೋತ್ತರವಾದ : ಭವ್ಯಗುಡಿಯೊಳೆಗಿನ 
ದಿವ್ಯಲಿಂಗದ ಮುಂದೆ ಅವ್ವ ಕರೆದೊಯ್ದು ತೋರಿದರು (೬ರ್ಕಳ್ಳ. 3-೬೫); 
ಜಗದೀಶ್ವರನ ಮಹಿಮೆ ಸಂವೇದ್ಯವಹುದಿಲ್ಲಿ ಭವ್ಯಸೌಂದರ್ಯಶೀಲದ ವನ್ಯ! 
ಶಾಂತಿಯಲಿ (ಕ್ರೀಣನೂ- ೩೩-00೭), (ನಾ). ೫. ಮುಂದೆ ಆಗಬೇಕಾ 
ದುದು ; ಆಗಲಿರುವುದು : ವಸ್ತುವನ್ನು ಭೂತ, ಭವ್ಯ (ಇರುವುದು, 
ಇನ್ನು ಮುಂದೆ ಆಗಬೇಕಾದ್ದು) ಎಂದು ಎರಡು ಬಗೆಯಾಗಿ 
ಬರು, ಧರ್ಮಾಧರ್ಮಗಳು ಕರ್ಮವನ್ನು ಮಾಡಿದ ಮೇಲೆ ಆಗತಕ್ಕವು 
ಗಳಾದ್ದರಿಂದ ಅವುಗಳು ಭವ್ಯವೆನಿಸುವುವು (ಶ್ರಶೃಶು- 23 620). ೬. 
ಒಳ್ಳೆಯದು ; ಮಂಗಳ ; ಶುಭ: “ಶ್ವಃ(ಸ್ವ)ಶ್ರೇಯಸಂ- ಕಲ್ಮಾಣಂ- 
ಶ್ವೋಪಶೀಯಂ, ಶಿವಂ, ಶುಭಂ, ಭವಿಕಂ, ಭಾವುಕಂ, ಶ್ರೇಯಃ, ಛವ್ಮಂ. 
ಭದ್ರಂ, ಮಂಗಳಂ - ಈ ೧೧ ಒಳ್ಳಿತರ್ಕೆ ಪೆಸರ್‌” (ಯು. 30-033) : 
ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲಕಂ (ರೂಳುಳ: ೭೩). ೭. ದೊಡ್ಡದು: 
ವಿಶಾಲವಾದುದು ; ಗ್ರಂಥಗಳು ವಾಸವಾಗಿರಬೇಕಾದ ಭವನವು ಭವ್ಮವೂ 


ವಿಂಗಡಿಸು 


ಭದ್ರವೂ, ಮನೋಹರವೂ ಆಗಿರಬೇಕು (ಗ್ರಂ೫5- ೫. ೮. ಅದ್ಭುತ : 
ಸೌಂದರ್ಯಮಿಮಾಂಸೆಯಲ್ಲಿ ಚರ್ಚೆಗೆ ಅರ್ಹವಾದ ಮತ್ತೊಂದು. 
ವಿಚಾರವೆಂದರೆ .., ಭವ್ಯ ಮತ್ತು ಕ್ಷುದ್ರಗಳ (Rodiculous) 
ಪರಸ್ಪರ ಸಂಬಂಧ ಮತ್ತು ಅವುಗಳ ವಿವರಣೆ ರಸ, ೩9), 


೯. ವಿದ್ವಾಂಸ; ಪ್ರಾಜ್ಞ: ಭವ್ಮರ* ಸತ್ಯತಿವೇಳ್ವರ್‌ ಕಾವ್ಯಾಲಾಪಂಶ್ಚ 
ವರ್ಜಯೇದೆಂಬುದೆಸತ್ಯಾವ್ಕನಿಬಂಧನು (5೩6. ೧-೬೪)- ೧೦. ಅತರ್ಕ್ಯ 
ವಾದುದು; ಗೆಲಲಾರದುದು : `'ಕಲ್ಶಾಣಮತರ್ಕ ಮೋಕ್ಷಗತಜೀವಿ 
ಗಳೀತಿವು ಭವ್ಯವಾಚಕಂ'' (ಎಣಕೆ. ೪0): ೧೧. [ಜೈನ]ಮೋಕ್ಷಕ್ಕೆ 
ಅರ್ಹತೆಯನ್ನು ಹೊಂದಿರುವ ಸಂಸಾರಿಯಾದ ಜೀವ; ಸಮ್ಯಗ್ವರ್ಶನ 
ವೊದಲಾದ ಭಾವಗಳನ್ನು ಪ್ರಕಟಿಸುವ ಯೋಗ್ಯತೆಯುಳ್ಳವನು : 
ಆಯನೊ ಭವ್ಮರೆಮೊ ಅಭವ್ಯರೆಮೊ ಎಂದು ಬೆಸಗೊಂಡೊಡೆ 


(ನ೫ಾಣ- ೦೦೦-೪); ನೀಂ ಭವ್ಯನೆಯಜ್ಞಾ: ನಿಯವೊಲ್‌ ವಿನ್ನಂ 
ಮಲ್‌ದೇನೀ ವಿಷಯದ ಸುಖಕ್ಕೆ ಲಂಪಟನಪ್ಪೋ (60ಘು- ೩-೬೬) ; ಈ 


ಶುಭಕಥನಮನತ್ಕಾನಂದದಿಂ ಕೇಳ್ವ ಭವ್ಯಪ್ರಭುಸಭೆಗೆಸೆದರ್ಕುಂ' ಮಂಗಳ 
ಶ್ರೀವಿಲಾಸಂ (ಹುಕೋತ. ೦-೭೨). 

ಭವ್ಯಚಿಂತಾಮಣಿ ಎ ಭವ್ಯರ ಇಷ್ಟಾರ್ಥಗಳನ್ನು ನೆರವೇರಿಸುವವನು. 
ಗುಣಮೆಂಟುಂ ಬಂದು ತನ್ಮೊಳ್‌ ಪೆಣೆದಿರೆ , , . ಭವ್ಯಚಿಂತಾಮಣಿಯು 


ತಾನಾಗಿ (608- 0೬-೩0): ಭದೃಚಿನ್ಹಾಮಣಿ  ಸಕಳೆಸಳಾಕೋವಿದಂ 
ಕಾದ್ಯಕಣುಸ್ಹಾ ಸನನೆನ್ಹಾನಸ್ಟದಿಂದಂ/ಪೊಗಳೆ ನೆಗಳ್ಟನೀ ಗೋಪಣನ್ವಿ 


ಬ್ರತೀಂದ್ರಂ [ಸಂ,] 


(ಎಳು 11: ೬೪೧೩೫) ಸು. 1100). 

ಭವ್ಯಜನ (ನಾ): [ಜೈನ] ಮುಮುಕ್ಷಂಗಳ ಸಮೂಹ: ಲಸದ್ರತ್ನತ್ರಯಂ 
ಗಳ*ಸುಖೋಪಾಯಂಗಳ್‌ ಗಡಮೆಂದು ಭವ್ಮಜನಮಂ ಕಣ್ಮಾಜಿ ಕಲ್ಪಿಪು 
ಪಾಧ್ಯಾಯರ್ಜ್ಕೋತಿಸುಗೆಮ್ಮ ಚಿತ್ತಗೃಹದೊಳತ್ನತ್ರ ಯಜ್ಯೋತಿಯಂ. 
(ಉುಥ್ಫ- ೨-೪): ಭವ್ಯಜನಹೃದಯಾನಂದರುಂ ಕೊಣ್ಣಕುಂದಾನ್ವಯಗಗನ 


ಮಾರ್ತ್ತಣ್ಣ (ಕು 11: ೬೬-೬೩7 1176). [ಸಂ.] 
ಭವ್ಯಜೀವ (ನಾ), ಮೋಕ್ಷಕ್ಕೆ ಯೋಗ್ಯವಾದ ಜೀವ: ಫರಾ ಆದೆಃಂ 
ಭವ್ಯಜೀವನೊ ಅಭವ್ಯಜೀವನೊ ಎಂದು ಬೆಸಗೊಂಡೊಡೆ (£ಸಾಣ.೧೦-), 


[ಇಂ.) 
ಭವ್ಯತೆ (ನಾ). ೧. ಹಿರಿಮೆ ; ಶ್ರೇಷ್ಠತೆ: ಶೂನ್ಯಸಂಪಾದನೆ ಮಸ್ತು 
ಪ್ರಭುಲಿಂಗಲೀಲೆಗಳಲ್ಲಿ ಬರುವ ಅಲ್ಲಮನ ಚಿತ್ರ ಹೆಚ್ಚು 5ಡಮೆ ಒಂದೇ. 


ಅದೇ ಭದ್ಯತೆ: ಅದೇ ಔನ್ನತ್ಯ ಎರಡರಲ್ಲೂ (ಊೂನ್ನಳು. ೧೩೪); ಆ ಶಿವನ 


೬೭೧ 


19 ಭವೃತ್ವ (ನಾ). ೧. ಹಿರಿಮೆ; ಔನ್ನತ್ಯ. 


೯ ಭಹಕ 


ಸೃಷ್ಟಿಯಲ್ಲಿ ಭವ್ಯತೆ, ಎಷ್ಟು ಇರುವುದೋ ವೈವಿಧ್ಯತೆಯೂ ಅಷ್ಟೇ 
ಇರುವುದು (6೨, ೨೦). ೨. [ಜೈನ] ಮೋಕ್ಷಕ್ಕೆ ಅರ್ಹತೆಯನ್ನು 
ಪಡೆಯುವಿಕೆ; ರತ್ನತ್ರಯಪ್ರಾಪ್ತವಾಗುವ ಯೋಗ್ಯತೆ ; ಇಂತು 
ಭವ್ಯತೆ ಜಗಕ್ಕುಶ್ಚರ್ಯಮಾಯಿಸ್ತಾಶನಾ (ರಿಪು. 0೬-೬೬) ;ಅಮರೇಂದ್ರನುಂ 
ಶಚಿಯುಮಿಾ ಮರಣಂ ನಮಗಾದೊಡಲ್ತೆ ಭವ್ಯತೆ ಬಳೆದಿರ್ಶುಮೆಂದು. 
ಬಯುಸುತ್ತಿರೆ (ಶಾಂತಿಫು- ೬-1೦) ; ಆ ಮುನೀಂದ್ರರ್‌ ನಾಗಶರ್ಮನ 
ಭವ್ಯತೆಯ ಕಾಲಲಬ್ಧಿಯುಮನಲ್ಲಿಯ ವಿನೇಯಜನಂಗಳೆಲ್ಲಮಿಂತಲ್ಲದೆ. 
ಸದ್ದರ್ಮಕ್ಕೆ ಬಂರರೆಂಬ ಮಾರ್ಗಪ್ರ ಭಾವಮುಮಂ ದಿವ್ಯಜ್ಞಾನದಿಂದ 
ಮುಪಲಕ್ಷಿಸಿ (4;ಕುನೂ- ೭-೩೯ ನ). [ಸಂ. ಭವ್ಯತಾ] 

೨. ಎಭವೃತೆ ೨; ಷಡ್ಕಿಧಲೇಶ್ಯ 


ಮುಂ ದ್ವಿವಿಧ ಭನ್ಯತ್ವಮುಂ ... ದ್ವಾದಶವಿಧೋಪೆಯೋಗಮಂ 
ಬಿಪ್ಪತ್ತು ಪ್ರರೂಪಣೆಗಳುಮಂ . . - ಪೇಟ (ಇಾರುಪು. ೬೪); 


ಜೀವತ್ತಮುಂ ಭವ್ಯತ್ವಮುಂ ಅಭವೃಶ್ವಮುಂ ಎಂಬ ಪಾರಿಣಾಮಿಕ 
ಭಾವತ್ರಯಂ ಜೀವಸ್ವಭಾವಮರ್ಕುಂ (ತತ್ತೃಶ್ರ. ೪), [ಸಂ.] 


18 | ಭವ್ಯಪ್ರಬೋಧಬೋಧಿ (ನಾ). [ಜೈನ] ದ್ವಾದಶಾನುಪ್ರೇಕೆಗಳಲ್ಲಿ 


ಒಂದು; ಬೋಧಿದುರ್ಲಭ : ಅಭಿವಿನುತಧರ್ಮರತಿಯು ಸ್ವಭಾವ 
ವೈರಾಗ್ಯಭಾವಮುಂ ಸರ್ವಭವಾನುಭವವಿರಕ್ತತೆಯುಂ ದುರ್ಲಭಮದು 
ಭವ್ಯಪ್ರಬೋಧಮೋಧಿಯೆನಿಕ್ಕುಂ (48ರ: 03 ೬). ' ದ್ವಾದಶಾನು 
ಪ್ರೇಕ್ಷೆ' ಪರಾ. [ಜ.7 


36 [ಭವ್ಯಮಾರ್ಗಣೆ (ನಾ). [ಜೈನ] ಹದಿನಾಲ್ಕು ಮಾರ್ಗಣಾಸ್ಕುನಗಳಲ್ಲಿ 


೩5 


35 


ಒಂದು; ಭವ್ಯಜೀವರನ್ನು ಹುಡುಕುವುದು : ಗತೀಂದ್ರಿಯ ಕಾಯ 
ಯೋಗ ವೇದ ಕಷಾಯ ಜ್ಞಾನ ಸಂಯಮ ದರ್ಶನ ಲೇಶ್ಮಾ ಭವ್ಯ 
ಸಮ್ಯಕ್‌ [ಕ್ವ್ವ 3 ಸಂಜ್ಞಾ ಹಾರಿಗಳಿಂಬ ಚತುರ್ದಶಮಾರ್ಗಣೆಗಳೊಳಂ , , , 
'ಚತುರ್ಗತಿಗಳೊಳಂ ಸುಟಾವು ಜೀವಂಗಳೆಲ್ಲಂ ಸಂಸಾರಿಜೀವಂಗಳೆಂಬುವನ್ಕುಂ 
(ಕೇತಃ0. ೩-೬ ಐ) : ಭವ್ಯಮಾರ್ಗಣೆಯೊಳು ಬಂದ ಯೋಗ್ಯ ಪ್ರಕೃತಿಗಳು 
೧೧೭ ಮಿ;ಧ್ಯಾದೃಷ್ಟಿಗುಣಸ್ಮಾನಂ/ ನಿಯಮದಿಂದಮೊಂದೆಯನಂ 
(ಗೊಮ್ಮಸಾ, ೨0-೭). *" ಚತುರ್ದಶ ಮಾರ್ಗಣೆ ' ಪರಾ. 
[ಸಂ. ಭವ್ಯಮಾರ್ಗಣ] 

ಭವ್ಯಾವಲಿ, ಭವ್ಮಾವಳಿ (ನಾ): [ಜೈನ] ಭವೈರ ಸಮೂಹ.-ಗುಪು : 
ತ್ರಿ.ದಶಸ್ತುತ್ತಮಿದಾದಿದೇವಚರಿತಂ ಕಿರ್ಣಾಮೃತಸ್ಕಂದಿಯಕ್ಕಿದು ಭವ್ಮಾವಲಿ 
[8589. ೪] ಗೆಂದು ಪೇಟಿಸೆ ಬುಧರ್‌ , , , ಪೇಬ್ದಿಂ . , , ಸಂಸಾರ 
ಸಾರೋದಯಂ (ಅಂಥ. ೦೬ ಭವ್ಯಾವಳಿ : ಜನಪತಿಗಳ್ಳವ್ಮಾವಳಿಗೆ 
ಚತುರ್ವಿಂಶತಿ ದೇವರ್ದಯೆಗೆಯ್ಸೆ ವಿಮುಳರತ್ನತ್ರಯಮಂ (ಸನಂ. 0) ; 
ಅಂತೇವಾಸಿ ಭವ್ಯಾವಳಿಗತುಳತಪಃಶೀಲಮಂ ಮಾಡೆ ಲೋಕೋತ್ತರ. 
ದಾಚಾರ್ಯರೆಮ್ಮಂ ನಿಯಮಿಸುಗೆ (ಕೃತ್ಯ. 0-೩). [ಸಂ.] 

ಭವ್ಯಾವಳಿ 'ಭವ್ಯಾವಲಿ' ನೋ. 

ಭವ್ಯಾಳಿ (ನಾ). = ಭವ್ಯಾವಲಿ: ನೆಗಬ್ಬಜಿತನಜೇಯಂ , , . ಜಿನಶ್ರೀ 

ನಪ್ಪಂದು ಭವ್ಯಾಳಿಗೆ ಹಿತಕರನಾದಂ (68. 0-00) ; ಅನವದ್ಯರ್‌ 

ವಯೆಗೆಯ್ವರಕ್ಕೆ ದಯೆಯಿಂ ಭವ್ಮಾಳಿಗೆ (ಕುರನೂ. ೦-೩). [ಸಂ. ಭವ್ಯಾಲೀ] 


40) ಭವ್ಯೋತ್ಸವ (ನಾ). ೧. ಅತ್ಯುತ್ತಮವಾದ ಸಂತೋಷ; ಲೋಕೋ 


ಟ (ಭಷ (ನಾ). ಬೊಗಳುವ 


ತ್ತರವಾದ ಆನಂದ. ೨. [ಜೈನ] ಮುಮುಕ್ಷುಗಳ ಸಂತೋಷ.- 
ಆನಂದ. 0 . ೨ : ಆಚಾರ್ಯಪರಂಪರೆಯೆ ಕುಡುಗೆ ಭವ್ಯೋತ್ಸವಮಂ 
(ಆಂಫ. 0-0೨) ; ಶ್ರೀಯಂ ತಳೆದಂ ತ್ರಿಜಗಜ್ಜ್ಯಾಯಂ , , , ಭವ್ಕೋತ್ಸವ 
ವಾಯಿನಿಯಂ ಜೈನಜನಮನೋಹರಚರಿತಂ (ಅಂತ್ರಫ್ರ- 0-೦). [ಸಂ. 

ಪ್ರಾಣಿ; ನಾಯಿ: “'ಕೌಲೇಯಃಃ, ಸಾರ 


ಮೇಯ, ಶುನಃ॥, ಶ್ವಾಃ, ರುರ್ಕುರಃ, ಭಷಕ;, ಮೃಗದಂಶು, ಶುಲಾ 


ಭಪಣ 


ವೈಕಃ-ಈ ೮ ನಾಯ*(ಯಿ)”(ಶರಾಯು. ಇ೬-೦೨೨0)ಸಬಳೆಕೆಯ್ಯೊಳಿರ್ದು ವಲ್ಲಿ 
[ಲ್ಲಿ 3 ್‌ದೊಳವಾಲಂಗೊಂಡು ಮೊಲ್‌ವ ಭಪಕನ ತೆಜದಿಂದೊಳಪೊ ವ್ಯ 
ದುರ್ಗಮಂ ಸಂಚಳಚಿತ್ತು ನುಡಿಗುಮೆಮಗೆ ಬಲ್ಲಂಡಿಕೆಯಂ (ಕಾಠ್ಶಾರ-೨೪): 
ವಿಷವಮೃತವಾಗದಿಹುದೇ ಶಿವನ ಭಕ್ತರಿಗೆ ಭಷಕನಂ ಕರೆತಂದು ವೇದನೋದಿ 
ಸರೆ (0880-4೬-ಊ6); ಕರಿ ಮಕರಂ ನಕುಲಮಾಮೆ ಭಷಂಂ . , , ಪಂಚ 
ನೆಖಂಗಳ್‌ (ಏಕ್ಮುಶು- ೦-0-300). [ಸಂ.] 

ಭಪಣ (ನಾ). ೧.ನಾಯಿಯ ಬೊಗಳುವಿಕೆ. ೨. ನಾಯಿ; ಶ್ವಾನ. [ಸಂ.] 

ಭಸಣಿಗೆ “ಬಯಿಸಣಿಗೆ' ನೋ- 

ಭಸಿತ (ನಾ). ೧- ಬೂದಿ; ಭಸ್ಮ: “'ಭೂತಿಃ, ಭಸಿತಂ, ಭಸ್ಮ, ಕ್ಷಾರಂ, ರಕ್ಷಾ 
ಎ ಈ ೫ ಬೂದಿ” (ಕಉಯು- 0-೬೪) ; ನಾನೊಮ್ಮೆ ಬೇಂಟಿಯ ಹೋದರೆ 
ಭಸಿತಕ್ಕಾಹುತಿಯನಿಕ್ಕಿಹೆನೆಂದು ಸಾಸಿರದೇಳುನೂಜುವರುಷ ಒಬ್ಬ ರಂಜನ 
ಕೊಂದೆನು' (4. ೪). ೨. ಗೋವಿನ ಸಗಣಿಯನ್ನು ಸುಟ್ಟು 
ಶಿವಭಕ್ತರು. ಹಣೆ ಮೊದಲಾದ ಅಂಗಗಳಲ್ಲಿ ಧರಿಸುವ ಭಸ್ಮ; 
ವಿಭೂತಿ : ಅಂಗಸಂಗತಲಸದೃಸಿತಂ . . . ಫಣಿವಿಭೂಷಣಮಾಗೆ . , . 
ನೆಗಟ್ಟುದಾರಮಹೇಶ್ವರನೀಗೆ ಭೋಗಮಂ (ಕುಣ. 0-೨); ಆದ ನಿರೋ 
ಧದ ನಿಂದೆಯನಾದರಿಸದೆ ಭಸಿತದಿಂದೆ ವಿಪ್ರನನಿಡೆ ತಾಂ ಪ್ಲೋದುದು ವಟು 
ವೇಷಂ (೧06. 4-00೭) ; ಪಾರ್ವತಿಗೆ: ಶಿವನಿಂದೆಯನ್ನು ಕೇಳಿ ಮನಸ್ಸು 
ನೊಂದಿತು , . . ಭಸಿತದಿಂದ ಈ ವಿಪ್ರನನ್ನು ಹೊಡೆದಳು (ಅನುಕ. ೦ಬ). 


.] 
ಭಸಿತಧರ (ನಾ). snl. ಧರಿಸಿರುವವನು ; ಪರಮೇಶ್ವರ : 
ಕರೆಗೊರಲನು ಬಂದ ಭಸಿತಧರನು ಬಂದ ರಕ್ತಜಟಾಜೂಟ ಬಂದ 
(ಕಂಕಾರೆ. 03-00) - ` [ಸಂ.] 
ಭಸಿತವಿಲೇಪನ (ನಾ). ವಿಭೂತಿಯನ್ನು ಬಳಿದುಕೊಳ್ಳುವುದು : 
ಭಸ್ಮವನ್ನು ಧರಿಸುವುದು ; ಭಸ್ಮಧಾರಣೆ : ಭಸಿತವಿಲೇಪನಪ್ರಿಯನ 
ಜೆಂತು ಮೃಗೋದ್ಭೃ; ವಪಂಕಮಾಂಪು (ಶೃತಿ ೨೦-60). [ಸಂ.] 
ಭಸಿತಾಂಗ (ನಾ). ಸ ವಿಭೂತಿಯ ಲೇಪನವುಳ್ಳ ಶರೀರ ; ಭಸ್ಮವನ್ನು 
ಧರಿಸಿರುವ ದೇಹ : ಸಂಗಮೇಶ್ವರಂ ಬಸವನ ಚಿತ್ತಮಂ ಪರೀಕ್ಷಿಪೆನೆಂದು. 
ಕೆಂಜೆಡೆ ಕುಂಡಲಂ , .. ಪುಲಿದೊವಲು ಭಸಿತಾಂಗಂ ಸಮುದಾಯಮಾಗಿ 
ಗಳಗಳನೆ ನಡೆತಂದು' (ಜರ 0-30): ವಿ. ವಿಭೂತಿಯನ್ನು ಮೈಗೆ 
ಲೇಪಿಸಿಕೊಂಡವನು ; ಶಿವ: ಪಂಪಾಪುರದ ಲಿಂಗ ಭವಭಸಿತಾಂಗ 
ಸಂಘುಲ್ಲೇಕ್ಷಣನೆ ತೋರೋ ಭತಕ್ತಕೃಪಾಂಗ, (ಏಿರಾಕ್ಕ. ೬೪ ಶ್ಯಃ). [ಸಂ.] 
ಭಸಿತೋದ್ಕ್ಧೂಳಿತ (ಗು). ವಿಭೂತಿಯನ್ನು ಧರಿಸಿದ : ಭಸತೋದ್ಯೂಳಿತ 


ತನುವಿಂ : .. ಏಣ್‌ಧಿನಾಥನಿರದೆ;ಳ್ತೆಂದಂ (ತ್ರಿಕ: ೨೩-೨೦); ಮಾಗೆಯ 
ಬೆಳ್ಮುಗಿಲಾಗಸದಂತಿರೆ ಭಸಿತೋದ್ಧೂಳಿತಲಸಿತಲಲಾಟಂ €ಣ್ಣೊಳಿಸ 
(ಉನತಿಕ್ಕೆ. ೪0-09). ಸಂ. ಭಸಿತೋದ್ಯೂಲಿತ] 


ಭಸ್ತ್ರ (ನಾ). ಚರ್ಮದ ಚೀಲ: ನೆಲದೊಳ್‌ ಬಿರ್ದಾಕ್ಷಣದೊಳೆ 'ಭಸ್ತ್ರಮಂ 
ಕೊಯ್ದು ಪೊಜಮಟ್ಟೊಂದು ಕಾಸಾರದೊಳ್‌ ಶರೀರಪ್ರಕ್ಷೂಲನವಂಂ 
ಮಾಡಿ . , . ಚಾರಣಮುನೀಂದ್ರರಂ ಕಂಡು (ಮುಹಾಕೇ- 9-೦೩೨ ನ). 

[ಸಂ. ಭಸ್ವಾ] 

ಭಸ್ತ್ರಿ (ನಾ). ೧. ಚರ್ಮದ ತಿದಿ; ಭಸ್ತಿಯ ತೆಆನಂತಲಸದೆ ಕಹಳೆಯ 
ನೊತ್ತುವ ಜಾವದ ಹೊಲೆಯನ ಪರಿಯಿಂ ತೊತ್ತಿಸಿ (ಕಣ್ಮಾಕೇ. ೫). ೨. 
ಚರ್ಮದ ಚೀಲ. [ಸಂ.) 

ಭಸ್ತ್ರಿಕೆ (ನಂ). ೧. ಚರ್ಮದ ಚೀಲ: ಚಪಳಕಪಿ ವನಮದಾನೇಕಪಕ್ಕೆ 


ಪಕ್ಕಾಗೆ ಪೊಕ್ಕು ತಾಂ ಭಸ್ತಿಕಮೆಂದನಹಸ್ತಮಿಜ್‌ಯೆ ಕೈಪಿಡಿಗೆ ಪೊಕ್ಕ 
ಗುಬ್ಬಿವೊಲುರುಳ್ತು ನಗಿಪುದು ನಗದೊಳ್‌ (೫ತತ್ಯ. 3-0೦೦). ೨. 
ಚರ್ಮದ ತಿದಿ ; ಶಿಶ್ತಿ. ೩ ಚರ್ಮದ ಜಲಪಾತ್ರೆ. (ಸಂ. ಭೆಸ್ತಿಕಾ] 


೬೭೨೦ 


40 


46 


ಭಸ್ಮರೆಸ 


ಭಸ್ತ್ರಿಕೆ (ನಾ). ೧. ಇ ಭಸ್ತಿಕ ೨: ಈ ಭಾನುಬಿಂಬಮಂ ಲೀಲಾಭಸ್ವಿಕೆ 
ಯೆಂದು ಪೊಯ್ಯವೊಲ್‌ ನಿಳ್ಳುವ ಹಸ್ತಾಭೋಗದಿನೆಸೆದತ್ತಚಲಾಭಂ ತಾನೆನಿಪ 
ಕುವಲಯಾಪೀಡೇಭಂ (೩1೩. ೬-೫೪). ವಿ. [ಯೋಗ] ಅಷ್ಟವಿಧವಾದ 
ಕುಂಭಕಗಳಲ್ಲಿ ಒಂದು: ಸೂರ್ಯಭೇದನ ಉಜ್ಕಾಯ ಸೀಶ್ಶಾರಿ ಸೀತಳ 
ಭಸ್ತ್ರಿಕೆ ಭ್ರಮರಿ ಮೂರ್ಛೆ ಕೇವಲವೆಂಬ ಅಷ್ಟಕುಂಭಕಪ್ರಕಾರಂಗಳಂ 
(ಏನೇ. 0೬೦) [ಸಂ. ಭಸ್ತಿಕಾ] 
ಭಸ್ವೆ (ನಾ). ೧. ತಿದಿ; ತಿತ್ತಿ; ''ಭಸ್ಮ್ರಾ, ಚರ್ಷುಪ್ರಸೇವಿಕಾ -.೨ 
ತಿದಿಯ ಪೆಸರು? (ಸನ್ಮಾ. ೩೦೬). ೨. ಚರ್ಮದ ಚೀಲ. [ಸಂ. ಭಸ್ವಾ] 
ಭಸ್ಮ (ನಾ).೧. ಎಭಸಿತ ೧: *“ಭೂತಿಃ, ಭಸಿತಂ, ಭಸ್ಮ, ಕ್ಷಾರಂ, ರಕ್ಷಾ-ಈ ೫ 
ಬೂದಿ” (ತರಯು. ೦೩-೬೪); ಅಯ್ದುದೇ ಕಾಮನ ಸುಟ್ಟ ಭಸ್ಮ. ಮೈಯಲ್ಲಿ 
ಮುಖಮೂರಲೆ ಏಕಯ್ಯಾ (೨ಸವ. ೩). ೨. ಇಭಸಿತ ೨; ಭಸ್ಮೆ ಮತ್ತು 
ರುದ್ರುಕ್ಷಿಗಳನ್ನು ಫರಿಸುವುದರಲ್ಲೆ ಅವರಿಗೆ ಒಂದು ಅನಂದ (60). ೩. 
[ವೈದ್ಯಶಾ] ಸುವರ್ಣ ಮೊದಲಾದ ಧಾತುಗಳನ್ನು ಪುಟಕ್ಕೆ ಹಾಕಿ 
ತಯಾರು ಮಾಡುವ. ಒಂದು ಬಗೆಯ ರಾಸಾಯನಿಕ ಪುಡಿ, -- 
ಔಷಧ; ಹತ್ತಿಕಾಯಿರಸ ಅರ್ಧಸೇರಿನಲ್ಲಿ ಬಿಳಗಾರದ ಭಸ್ಮ ಗದ್ಯುಣ ೩ 
ತೂಕ, ಸೌತಿಬೀಜ ಗ ೨ ತೂಕ್ಕ ಸಹ ಕೂಡಿಸಿ ಕೊಡಲು ಮೂತ್ರವಿಸರ್ಜನೆ 
ಯಾಗುವುದು (ಕಕ್ಕೆ. ಕಂ. ೬): ಆಗ ಒಗ್ಗಾಲಿ ಒಂದು ಭಸ್ಮವನ್ನು 
ಎಲ್ಲರಿಗೂ ಒಂದೊಂದು ಸಾಸಿವೆಯ ಕಾಳಿನಷ್ಟು ಪ್ರಮಾಣದಲ್ಲಿ ತನ್ನ 
ಸಂಗಡಿಗರಿಗೆ ಕೊಟ್ಟು . . » ಹೇಳಿದ್ದು-ಆ ಮುಡುಕನ ಕಿವಿಗೆ: ಬಾಣದಂತೆ 
ಹೋಗಿ ನೆಟ್ಟಿತು (ಕಯ. ೦೭) - 
ಭಸ್ಮದಾಗು-- ಸುಟ್ಟು ಬೂದಿಯಾಗು ; ಸಂಪೂರ್ಣವಾಗಿ ಸುಟ್ಟು 
“ನಾಶವಾಗು : ಇದ್ದಿದ್ದದೃಶ್ಶವಾಗೆನೆ ಭಸ್ಮವಾಗೆನೇ, ಇದ್ದ 
ನೆಲನೊಳಕೊಳ್ಳದೇ ಜೀರ್ಣವಾಗೆನೇ (86. ಕೇ. 30-೩) ; ಉರಿ ಹತ್ತಿತರಿ 
ಯಮಂಭಟ್ಟಿರಸ್ಪಣ್ಣಗಳ: ಮನೆಯುಂ ಭಸ್ಮವಾಯಿತ್ತ್ತು, (ಂ3ಫ.೫೬-೩9); 
ಸುಟ್ಟ ಸಗಣಿ ಶುದ್ಧವಾಗಿ ಭಸ್ಮವಾಗುತ್ತದೆ. (ಕಲಂ: 06-0).[ಸಂ, ಭಸ್ಮನ*] 
ಭಸ್ಮಕ (ನಾ). ೧. ಜಠರಾಗ್ನಿಯು ತೀವುಮಾಗುವುದರಿಂದ ತಿಂದು 
ದೆಲ್ಲ ಭಸ್ಮವಾಗಿ; ಯಾವಾಗಲೂ ಅತಿಯಾದ ಹಸಿವಾಗುವ ಮತ್ತು 
ತಿಂದ ಆಹಾರ ಮೈಗೆ ಹತ್ತದ ಒಂದು ಬಗೆಯ ವ್ಯಾಧಿ: ಭಸ್ಮಕರೋಗ 
ಮಃನಿಗಾಮಿಸೆ. ಕವದ ತಪವ ಸುಡುಸುಡಲೆಂದು ಬಿಸುಸುಯ್ದ (ಕರಂತ, 
೫-೩೮); ಅಂತವಗೆ ದುಃಕರ್ಮೋದಯದಿಂದ ಏರಿತಂದು 'ನಸ್ಮರವ್ಯಾಧಿ 
ಭರದಿಂದಡಸಲು ನಾಲ್ಕುವರ್ಣದೊಳುಂಡು ತಿರುಗುತಿರ್ದನು' ಲೋಕದಲಿ 
ಂಸಾಂ. ೭-೪೩). ೨. ಒಂದು ಬಗೆಯ ಕಣ್ಣಿನ ವ್ಯಾಧಿ, [ಸಂ.] 
ಭಸ್ಮಗಂಟಿಕೆ (ನಾ). ವಿಭೂತಿಯಿರುವ ಜೋಳಿಗೆ (?): ಶಿರದಲ್ಲಿ 
ಜಟಾಬಂಧವಿಲ್ಲ ಕಕ್ಷೆಯಲ್ಲಿ ಭಸ್ಮಗಂಟಿಕೆ [೫ಕಾಂ: ಗುಂಡಿಗೆ] ಇಲ್ಲ 
(casa. ೦೩೩-೩೮೬) [<ಸಂ. ಭಸ್ಮಗ್ರಂಥಿಕ] 
ಭಸ್ಮಗಂಧಿನಿ (ನಾ). ಒಂದು ಬಗೆಯ ಸಸ್ಯ ಮತ್ತು ಅದರಿಂದ ತಯಾರಿ 
ಸುವ ಪರಿಮಳದ್ರವ್ಯ: “ದ್ವಿಜಾ . . . ಭಸ್ಮಗಂಧಿನೀ-೬ ರೇಣುಕ 
ಎಂಬುವ ಗ್ರಂಧ್ಯದ್ರವ್ಯದ ಹೆಸರು” (ಸಿದ್ಧಾಂತಿ ೧೪೦). [ಸಂ, ಭಸ್ಮಗಂಧಿನೀ] 
ಭಸ್ಮಧಾರಿ (ನಾ). ವಿಭೂತಿಯನ್ನು ಧರಿಸಿರುವವನು: ಕೂಡಲಸಂಗಮ 
ದೇವ ಭಸ್ಮಧಾರಿಯಾದ (ಜರ. 6೩೦) - [ಸಂ ಭಸ್ಮಧಾರಿನ್‌] 
ಭಸ್ಮಪುಟ (ನಾ). [ವೈದ್ಯಶಾ] ಸಂವರ್ಣ ಮೊದಲಾದುಪುಗಳ ಭಸ್ಮ 
ವನ್ನು ಮಾಡುವುದಕ್ಕಾಗಿ ಅಗ್ನಿಯನ್ನು ಅಳವಡಿಸುವುದು: ವೈದ್ಯರು 
ಸುವರ್ಣಭಸ್ಮವನ್ನು ತಯಾರಿಸಲು ಭಸ್ಮಪುಟ ಹಾಕಿದ್ದಾರೆ (ರೂಢ). [ಸಂ.] 
ಭಸ್ಮರಸ (ನಾ). [ವೈದ್ಯಶಾ] ಪಾದರಸದ ಭಸ್ಮ.- ಪುಡಿ (2): 
ಪೊಸತಪ್ಪ ಸುಣ್ಣಮಂ ಸೋದಿಸಿ ಕಿಜಿದಂ ಕೊಂಡು ಭಸ್ಮರಸದೊಳದಂ 


ಯೋಜಿಸಿ (ಚೃಣ. ೦೨-೪). "ರಸಭಸ್ಮ' ಷರಾ [ಸಂ,] 


ಭಸ್ಮಸ್ನಾನ 


ಭಸ್ಮಸ್ನಾನ (ನಾ). ವಿಭೂತಿಯ ಲೇಪನ : ಲಿಂಗಧ್ಯಾನದಿಂದಲಿ ಭಸ್ಮಸ್ಮಾನವ 
ಮಾಡುವುದು ಜಾ ಇ ನಪಾದೋದಕವು (ಮೈ. ೭೩-೨೬೬)- “ಆಗ್ಗೆ ಸ್ನೇಯ 
ಸ್ನಾನ' ಪರಾ. [ಸಂ.] 

ಭಸ್ಮಾಭ್ಯಂಗ (ನು). ವಿಭೂತಿಯನ್ನು ಲೇಖಿಸಿಕೊಂಡಿರುವವನು; ಶಿವ: 
ಭಸ್ಮುಭ್ಯಂಗ ಉರಿಲಿಂಗ. ಸುಜನಸಂಗ . , . ಪಾರ್ವತೀಶ ಪಾಲಿಪುದನ್ನ 
(ಪ್ರೌರಂ.೦೮-೦)- [| 

ಭಸ್ಮಾವಶೇಷ (ನಾ). ೧. ಉಳಿದಿರುವ ಬೂದಿ: ಮೇಣೆನ್ನ ಭುಜಪರಾಕ್ರಮ 
ತೀರ್ಥದಲಿ ನಿನ್ನ ಭಸ್ಮಾವಶೇಷಮಂ ತೊಳೆಯಲೆಂದಿರ್ದೆನ್ನನಾ ಬೋಳೈಸಿ 
ದಳ್‌ ಶುಯಿ! (ಕತ್ಪಾಂಗ. ೬೪-೨೦೬೭). ೨. ಭಸ್ಮವಾಗಿ ಮಾತ್ರ ಉಳಿದಿರು 
ವುದು; ಮಹಾತ್ಮರ ದೇಹ ಭಾ ವಶೇಷನಾಯತು (649). [ಸಂ.] 

ಭಸ್ಮೀಕರಣ (ನಾ): ಬೂದಿ ಮಾಡುವುದು ; ಸುಟ್ಟು ಹಾಳುಮಾಡು 


ವುದು: ಮುಷ್ಕರ ಮಾಡಲಿ, ದೇಶದ ಆಸ್ತಿಯಾದ ವಾಹನಗಳ ಭಸ್ಮೀಕರಣ 
ಮಾಡಬಹುಟಿ?' (ಕಂ). [ಸಂ.] 
ಭಸ್ಮೀಕರಿಸು (ಕ್ರಿ): ಸುಟ್ಟುಹಾಕು ; ನಾಶ ಮಾಡು : ಹಿಂದಣ ಹಿತತನ 


ದಿಂದೀ ವಿರಹದೊಳೊಂದಿದ ಬಲ್ಲಿರ್ಚಿಗೆ ವೇದನೆಯಂ ತಂದೆನ್ನಂ ಭಸ್ಮೀ 
ಕರಿಸದೆ ತಾಂ ನಿರ್ನೆರಮಿಹುದಲ್ಲ (8ಯಕಾ- ೯-೩೦)- [ಭಸ್ಮೀಕರಣ್ಣ.... ಇಸ್ಕು) 
ಭಸ್ಮೋದಕ (ನಾ): ಭಸ್ಮದಿಂದ ಕೂಡಿರುವ ಉದಕ: ವಿಭೂತಿಯನ್ನು 
ಕದಡಿರುವ ನೀರ್ಕು_ಜಲ; ವಲಿದು ಭಸ್ಕೋದಕವ ಮಂತ್ರವಾರಿಯ 
* ಇಂತಿಯಷ್ಟಪರಿಯಾ ಜಲದ ಪೊಂಪಾತ್ರೆಯಿ೦ (ನನನೋ.. 
[ಸಂ.] 
ಭಸ್ಮೋದ್ಧೂಳ (ನಾ). ವಿಭೂತಿಲೇಪನ ಮಾಡಿಕೊಂಡಿರುವವನು ; 
ಭಸ್ಮಧಾರಿ : ಮಹಾವೀರಭಟರು ಭಸ್ಮೋದ್ಧೂಳರೆಸಿವ ಜಡೆಯಧ್ಥರಳು 
(84ಕ್ಕೆ ಪು. ೪-6-0೦). [ಸಂ. ಭಸ್ಮೋ ದ್ಧ] 
ಭಸ್ಮೋದ್ಧೂಳಿತ (ಗು). ವಿಭೂತಿಯನ್ನು . ಳಿದುಕೊಂಡ, ಲೇಪನ 
ಮಾಡಿಕೊಂಡ : ಪಾಡಪ್ರಕ್ಷಾಳನಂಗೆಯ್ಮು ಭಸ್ಮೋದ್ಯೂಳತಗಾತ್ರನಾಗಿ 
ದೇವತಾಸಮಾರಾಧನೆಗೆ ಕುಳ್ಳಿರ್ದು (ಕಂತ. ೭೦-3). 
ಸಂ. ಭಸ್ಮೋದ್ಧೂಲಿತ] 
ಭಸ್ಸುಟಿ (ನಾ). (?) : ಕಡುಭಯಂಕರವೆಸರು ಭಸ್ಸುಟಿ[ಕಾಕಾಂ- ಬೋಸರಿ, 
ಭಸ್ಸಟ, ಭುಸ್ನಟೆ] ಕಡೆಗೆ ರಕ್ಕಸರಿವದಿರುಆ ಕಳುಗುಡುಹಿಗಳಲಾಯೆನುತ 
ತಿವಿದನು ಮತ್ತೆ ರಕ್ಕಸನೆ (ತೊರಣ. ೬-೩೩-೨೨). 1?) 
ಭಳರಿಯೂರ್‌ (ನಾ). ಒಂದು ಊರಿನ ಹೆಸರು: ಅಸ್ಮಾನವುಮಂ 


೦೯-೯೧), 


ಭಳರಿಯೂರಂ ಬನ್ನ] ಸಿಳಕೆಬ್ಬು ಯುಂ ಚಿಕ್ಕೇಶ್ವರಕ್ಕೆ ಈಶಾನ್ಯದ ಪೊಳಿಯಂಂ 
ಪದಿರ್ಕ್ಕೊಳಂ ಭತ್ತವಖಂ ಏಸಿಸಲುಂ ಬಳಿವತ್ತ. ಮುಂ ಸಲ್ವದು (ಕ. 11, 
ನಂತನ- ೦೮6೩-೯; 977) - [? +0] 

ಭಳಾರ 'ಭಟಾರ' ನೋ. 

ಭಳಾರಿ: 'ಭಟಾರಿ' ನೋ. 

ಭಳಿರೆ (ಅ)- ಮೆಚ್ಚಗೆಯನ್ನು ಸೂಚಿಸುವ ಒಂದು ಭಾವಸೂಚ 
ಕಾವ್ಯಯ : “ಅರರೆ ಧಣು ಭಾಪು ಭಳಿರೇ ಧಿರುರೇ . ... ಸುಂಪುರೆಯೆನೆ 


ಕೊಂಡಾಟದ ನುಡಿ” (ಕರ. ೪0); ಗುಯರರು ಪಾಠಕರಿಗೊಡವೆಯ 
ಬೀಯಮಾಡಿದು ಭಳಿರೆ ಭಾಪೆಂದಾಯತಿಕೆ ರಾವವೆನ್ನುತುಜುಬಿದನು ೬೮ 
ಭೀಮು (ಭವ್ಮಾರ್ರೋ. ಶಂ. 3೯೫) ; ಧರಣಿಪಾಲಕ ಕಂಡು ಮೆಚ್ಚುತ ವರವ 
ನೀವೆನು ಭಳಿರೆ ಮೆಚ್ಚಿ ದೆನರಸಿ ಬೇಡೆನಲು (8388. ೦-೨೭)... “ಭಲರೆ' 
ಪರಾ. 

ಭಳಿಭೂರೆ (ದ್ವಿರುಕ್ತಿ): ನಿಘುಲುಘುಲು ಗೆಜ್ಜೆಯ ನಾದ 
ಭಳಭಳಿರೆ ನಿಮ್ಮ ಹೊಳೆದ ಬೆರಳುಂಗುರ ಕಿಣಕಿಣಿನಾದ (ಶೃಕಂರ- ೦- ೦೪೦-೦)- 

(?] 


೬೭೨೧ 


5 


10 


56 


ಭಟರಿ 'ಭಟುರಿ' ನೋ. 

ಭಯಾರ 'ಭಟಾರ' ನೋ. 

'ಭಾಂಕರಿಸು (ಕ್ರಿ). ಭಾಂ. ಭಾಂ" ಎಂಬ ಧ್ವನಿಯನ್ನು ವಥಿಡು ; 
ಗದ್ದಲ ಮಾಡು ; ಕೋಲಾಹಲ ಮಾಡು : ನನಗೆ ನೆಗಡಿ ಹಿಡಿದಾಗ 
ಭಾಂರಿಸುವ ಸೀನುಗಳ ಲೆಕ್ಕ ಇದು! (ನರರು. ೩4). 

[ಭಾಂಕರಣ್ಯ -*- - ಇಸ್ಮು] 

ಭಾಂಕಾರ (ನಾ). ಭಾಂ, ಭಾಂ ಎಂಬ ಧ್ವನಿ; ಗಲಾಟೆ; ಗದ್ದಲ; 

ಕೋಲಾಹಲ ; ಆ 'ಪ್ರಯಾಣಭೇರೀಭಾಂಕುರಮೆಂಬ ಹೂಂಟರದೊಳೆ 

* ಪುರಬಹಿರ್ವಣದ ಪರಿಸರಪ್ರದೇಶದೊಳ್‌ ಎಡದೊಳ್ಳಿಂಗಲಿ ಮಟ್ಟು 
ಮೇಲ್ವಃ ಟ್‌ದುದು (ನಂತು. ೦೩-೭೩ 5); ಆಗಳ್‌ ಶತ್ರುಹನ ಸೇನೆ ನೆಯೊಳ್‌ 
ಹಾಹಾಕಾರಂ  ಪರಬಲದೊಳೀ ಭಾಂಕಾರಮುಆ್‌  ಪೆರ್ಚಲೊಡಂ 
(ಕೊಕ್ಕೆ: ೦೬೦-೨4). [೫.7 

ಭಾಂಕಾರಂಗುಡು (ಕ್ರಿ). ಭಾಂಕಾರ ಮಾಡು; ಆರ್ಭಟಿಸು; ಕೋಲಾಹಲ 
ಮಾಡು : ಸಂಗರಾರ್ಜುನಂ ಸಿದ್ಧನಂತು ಸಿದ್ಧಕ್ಷೇತ್ರಮಂ ಪುಗುತಂದನದೆಂ 


ತಪ್ಪುದೆಂದೊಡೆ . . . ಭೈರಪನಂತೆ ಭಾಂಕಾರಂಗುಡುಶಿರ್ಪ ಸಾಧಕರಿಂ 
ಗೊದಾಮೆಯಂತೆ ಬಗೆದ ಬಣ್ಣಮಪ್ಪ ರಣಜೆಟ್ಟೆಗರಿಂ ಆತಿ 
ಭಯಂಕರಾಕಾರಮಪ್ಪುದು (ಗನ್ನಸ. ೩೨೯ ಕೂದ್ರಳ). 
[ ಭಾಂಕಾರ 4 ಕುಡ್ಕು (<ಕೊಡು,) ] 
ಭಾಂಕಿ (ನಾ). ಕಹಳೆಯಂತಹ ಒಂದು ಬಗೆಯ ವಾದ್ಯ: 


ನಗಾರಿ ಭಾಂಕಿ ತುತ್ತೂರಿ ಶಂಖ ಜಾಗಟಿ ಇವುಗಳ ವಾದ್ಯ ಗಳೊಡನೆ 
ಐರಣೆ (ಐದು ಕಲಶಗಳು) ಮೆರವಣಿಗೆಯಾಗುತ್ತವೆ (ಹಳ್ಳಿರಾ- 8೬); 

ದಾಸನ ಸರಕುಗಳು , . . ಕಡಾಸು, ಬನವಾಸಿ, ತುತ್ತೂರಿ, ಭಾಂಕ್ರಿ 
ಹೃದಯದಲ್ಲಿ ಆಂಜನೇಯನ ವಿಗ್ರಹ (ಗರುರಾ- 00 ಬಕ); ದಾಸಯ್ಯನೂ 
ಅವನ ನಾಲ್ಕಾರು ಜನ ಅನುಚರರೂ ನಗಾರಿ, ಭಾಂಕಿ, ತುತ್ತುರಿ, ಶಂಖ, 


ಜಾಗಟೆ ಧ್ವನಿಗಳಿಂದ... ಧ್ವನಿಮಾಡುತ್ತಾ ಬರುವರು (ಕಲ್ಮಶ. ೪). 
[.-ಹಿಂ. ಬಾಂಕಿಯಾ ; ಮರಾ. ಬಾಂಕಾ] 
ಭಾಂಗಣ (ನಾ). ನಕ್ಷತ್ರಗಳು ಇರುವ ಸ್ಮಳ,- ಪ್ರದೇಶ; ಅಕಾಶ; 


ಮಂಗಲಾಕ್ಷತೆಯನಣ್ಣನಿಗಿಟ್ಟು ೬. ಭಾಂಗಣದೊಳು ಪೋದರಾಣ್ಮ 
ರೊಡನೆ ಸಿಂಧುಗಂಗಾದೇವಿಯರತ್ತ (668: 99-90). [ಸಂ.] 


'ಭಾಂಗಿ. ಬಾಂಗಿ (ನಾ). ೧. ಅಂಚೆಯ ಮೂಲಕ ಕಳುಹಿಸುವ ಗಂಟು ; 
ಪಾರ್ಸಲ್ಲು : ಒಂದು ದಿನ ಆ ಬಾಲಿಕೆಗೆ ಅಂಚೆಯಲ್ಲಿ ಭಾಂಗಿ ಬಂದಿತು 
(ಉತ್ರ 11, ೬೨೮); ಕರುಣಾರತ್ನೈಯಿಂದ ರಾಯರ ವಿಳಾಸಕ್ಕೆ ಒಂದು 
ರಿಜಿಸ್ಟರ್‌ ಭಾಂಗಿ ಬಂದಿತು (ಕಂಕನ್ಕ. ೬೦) ; ಯುದ್ಧಕಾಲಗಳಲ್ಲಿ ತಮಗೆ 
ಬರತಕ್ಕ ಭದ್ರವಾಗಿರುವ ಭಾಂಗಿಗಳೊಳಗೆ ಅಪಾಯಕರವಾದ ಸಿಡಿಮದ್ದಿನ 
ಗುಂಡುಗಳು . , . ಇರುವವೋ ಎಂಬುದನ್ನೂ ಎಕ್ಸರೇ ಮೂಲಕ 
ಪರೀಕ್ಷಿಸಿ ನೋಡುವರು (ಕ್ಕೇ. ೫). ೨. ಮೂಟೆ ; ಹೊರೆ: ಇಷ್ಟು 
ಸಾಮಗ್ರಿಗಳನ್ನೂ . - . ಕಟ್ಟಿದಾಗ ಸುಮಾರು ನೂರು ದೊಡ್ಡ ಭಾಂಗಿ 
ಗಳಾದುವು (ಜಸುಕೂ. 008). ಬಾಂಗಿ: ೧. ಈಗ ಶಾನೆ ಅಚ್ಚಕ್ಕನ 
ಕಡೆಯಿಂದ ಪುಟ್ಟದೊಂದು ಬಾಂಗಿ ಬಂತು (ಶಾಕ್ಷಿ- ೪೩)- 

ಹಿಂ. ಬಹಂಗೀ ; ಮರಾ. ಬಂಗೀ, ಬಹಂಗೀ ] 

ಭಾಂಗೀನ (ನು). ಸೆಣಬಿನ ಹೊಲ: 'ಭಂಗ್ಮಂ: ಭಾಂಗೀನಂ - ಈ ೨ 
ಸೆಣಬಿದ ಕೆಯ” Rs ೨೬-೪). [ಸಂ.] 

ಭಾಂಡ (ನಾ). ೧. ವಸ್ತುಗಳನ್ನು ತುಂಬಲು ಮತ್ತು ಅಡಿಗೈ ಊಟ 

ಮೊದಲಾದ ಎಲ್ಲ ರೀತಿಯ ಕೆಲಸಗಳಿಗೆ ಉಪಯೋಗಿಸುವ 
ತ » ಲೋಹ, ಮರ ಮುಂತಾದುವುಗಳ ಪಾತ್ರೆ,- ಭಾಜನ. : 
ಸ್ಮಾಲಿ ಭಾಂಡಂ ಮಡಕೆಯೆಂದೆನಿಕ್ಕುಂ” (ಮುಗರಾ- ೬೨-೨೨) ; ಚಂಡಾಲ 


ಭಾಂಡಕ ೬೭೨೨ 


ಭಾಂಡದಿಂ ಭೂಮಿಪತಿತಮಾದಂಬುವುಂ ಪವಿತ್ರಮೆಂಬುದುಂಟು 
(ಉರಂಉ- ೭೩೩); ಪಾಕಮಾಡುವ ಭಾಂಡ ಸೊಣಗನ ಡೊವಿಗೆಯಯ್ಕಾ 
(೫ನ, ೬೦); ಭಾಂಡ ತುಂಬಿತು ಮತ್ತೆ ನಲಿಯುತ ಚಂಡಹೃದಯನ 
ನುಡಿಯ ವಿಷವನು ಖಂಡಿಸಿದೆಲಾಯೆನುತ ಕೊಂಡಾಡಿದನು ಕೋಮಲೆಯ 
(ಕುನ್ಮಾಳ- 10% * 0೭-9೦). ೨. ಸಲಕರಣೆ ; ಉಪಕರಣ. ೩. ಒಂದು 
ಬಗೆಯ ವಾದ್ಯ. ೪. ಕುದುರೆಯ ಸಜ್ಜಾ, — ಅಲಂಕಾರ ; 
““ಭಾಂಡಂ -. ೧ ಕುದುರೆಗೆ ಅಲಂಕರಿಸುವ ವಡವೆ” (ಸಿ್ಯಾಂತಿ- ೩): 
೫. ಒಡವೆ; ಆಭರಣ. ೬. ಅಸಲು; ಮೂಲಧನ. ೭. ನದಿಯ 
ಪಾತ್ರ. ೮. ಸಾಮಾನು, ಸರಂಜಾಮು ಮೊದಲಾದ ಸಾಮಗ್ರಿ. 
೯. ಸರಕುಗಳ ಗಂಟು,-ಮೂಟೆ. ೧೦. ವ್ಯಾಪಾರಿಗಳ ಸರಕು, 
ದಾಸ್ತಾನು. ೧೧. ಭಂಡಾರ; ನಿಧಿ. ೧೨. ಹಾಸ್ಯ; ನಕಲಿ. 
ಭಾಂಡ ಭಾಜನ ಇ ಪಾಶ್ರೆಪರಟೆ : ಭಾಂಡಭಾಜನ ಶುದ್ಧವಿಲ್ಲ 

ದವರ ಭಕ್ತಿ ಹೆಂಡದ ಮಡಕೆಯ ಹೊಳಗೆ ತೊಳೆದಂತೆ ಕೂಡಲಸುಗಮ 
ದೇವಾ (ರಸವ. 009). [ಸಂ.] 

ಭಾಂಡಕ (ನಾ). ೧. ಸಣ್ಣಪ.ತ್ರೆ.' ೨. [ನಾಟ್ಯ] ನೃತ್ಯದ ಒಂದು 
ಭಂಗಿ (1) : ಭರತಮಾತಂಗದ ತಿರುಪು ಭಾಂಡ [ಕಾಣ ಡು]ಕ ಕುಹಳರ 
[ದತ ಪರಿಯಿಂದಾಡುತಿರಲು * ೬೬ ಸುರಿದರ್ಪೂಮಳೆಯ ನಿರ್ಜರರು 
(ಕೈರವೇ, ೦-೩೯೩) - [ಸಂ.7] 

ಭಾಂಡಕರ್ಪೂರ (ನಾ). ಒಂದು ಬಗೆಯ ಕರ್ಪೂರ: ವಎಸ್ರಮ 
ರಾಯನು ದೊರೆಯ ಹೆಸರಿನಲ್ಲಿ ಒಂದು ಸುಳ್ಳುರಾಯಸವನ್ನು ಸೃಷ್ಟಿಸಿ 
ಅದರ ಬಲದಿಂದ ದಳವೂಯಿಯನ್ನು ಬಂಧಿಸಿ, ಅವನಿಗೆ ಭಾಂಡೇರ್ಪೂರದ 
ಶಿಕ್ಷೆಯನ್ನು ವಧಿಸುವನು (ಸಂಸಕ- 009); ರಾಜರು . - - ಅವರನ್ನು ಕರೆ 
ಯಿಸಿ, ಕಣ್ಣಿಗೆ ಭಾಂಡಕರ್ಪೂರವನ್ನು ಕಟ್ಟಿಸಿ ಣ್ಣುಗಳನ್ನು ಕೀಳಿಸಿ, , . 
ಕಠೋರವಾಗಿ ನುಡಿದು ಬಿಟ್ಚಿರು (೬9, ೩9)- [ಭಾಂಡ್ಯ 4- ಕರ್ಪೊರ] 

'ಭಾಂಡವಲ 'ಬಂಡವಾಳ' ನೋ. 

ಭಾಂಡವಲದಾರ 'ಬುಡವಾಳದಾರ' ನೋ. 

ಭಾಂಡವಲಶಾಹಿ 'ಬಂಡವಾಳಶಾಹಿ' ನೋ. 

ಭಾಂಡವಲು 'ಬಂಡವಾಳ' ನೋ. 

ಭಾಂಡವಳು 'ಬಂಡವಾಳ' ನೋ. 


ಭಾಂಡಸಂಕರ (ನಾ). ಪಾತ್ರೆಗಳನ್ನು ಅಪವಿತ್ರಗೊಳಿಸುವುದು; ಮಡಿ 
ಪಾತ್ರೆಗಳನ್ನು ಮೈಲಿಗೆ ಮಾಡುವುದು : ಅದು ಗಂಡು ನೆರೆದುಕೊಂಡು 
ತುಡುಗುಣಿಯಾಗಿ ಭಾಂಡಸಂಕರಂಗೆಯ್ಕುತ್ತಿರ್ಪದುಂ (ಶಂತತಂ. ೨೬೦-೨೦): 

[ಸಂ, ] 

ಭಾಂಡಾಗಾರ (ನಾ). ಉಗ್ರಾಣ; ಭಂಡಾರ; ಕೋಶ : ಶ್ರೀಗಂ ರಾಜ್ಯ 
ವಿಭೂತಿಗಂ ನೆಲೆಯನಿಪ್ಪಾತ್ಮೀಯಮಾಣಿಕೃಭಾಂಣ್ನಾಗಾರಂ ಮೊದಲಾಗೆ 
ಮಿಕ್ಕ ಬೆಸನಂ ತ್ರೈಳೋಕ್ಕಮಲ್ಲಂ ಜಯಶ್ರೀಗೇಹಂ ಕುಡೆ ` (ತಾಂರೇಂ". 
೩-03; 2047). [ಸಂ,] 

ಭಾಂಡಾರ (ನಾ)-ಭಾಂಡಾಗಾರ : ಚಾರು ತನ್ನ ಸೆಗಿನ ತುದಿಯಿಂದ 
ಭಾಂಡಾರದ ಕೀಲಿಯ ಕೈಗೊಂಚೆಲನ್ನು, ಬಿಚ್ಚಿ. , . ಒಗೆದು ಬಿಬ್ಬಳು 
(ಇಕ್ಕಳ. ೨೬); ಮಹಾನುಭಾವರಂದ ನಮ್ಮ ಪೂರ್ವಜರೂ, ಪುರಾಣದ 
ವಿಭೂತಿಗಳೊ ಯಾವ ಶಕ್ತಿಸಾರದ ಭಾಂಡಾರವಾಗಿದ್ದರೋ, ಅದರೆ 
ಲವಲೇಶವನ್ನಾದರೂ ಉಳಿಸಿಕೊಳ್ಳಲುರದ ಅವಿವೇಕಿಗಳೆಂದು. ನಮ್ಮನ್ನು 
ತೆಗಳುವುದಕ್ಕೆ ಪ್ರತಿಯೊಬ್ಬ ಪ್ರವಚನಕಾರನೂ ಸಮಯ ನೋಡುತ್ತಿರುತ್ತಾನೆ 
(ರೇಕಸ್ಕೆ- ೯೦). [ಸಂ.] 

ಭಾಂಡಿ 'ಭಾಂಡೆ' ನೋ. 

ಭಾಂಡಿಕ್ಕ (ಗಂ). ನಗೆಗೀಡಾದ ; ಹಾಸಾ 


ಸ್ಪದವಾದ : ಸುರಪಗಾ| 


ಭಾಕ್ತ 


ಮುನೀಶನೆ ಪತ್ನಿಗಳುಪೆ ಭಾಂಡಿಕದೇಹಮಾಯಿತು (ರತಂ. ಟಿ 
p ಇಂದ್ರನು ಗೌತಮಮುನಿಯ ಶಾಪದಿಂದ ವೃಷಣರಹಿತನಾದ` 
ನೆಂದು ಪುರಾಣಕಥೆಯಿದೆ. [ <ಸಂ. 3] 


ಭಾಂಡಿಕ್ಕ (ನಾ). ಕ್ಷೌರಿಕ; ನುಯಿಂದ ; ನಾಪಿತ. [ಸಂ.] 


5 | ಭಾಂಡೀರ (ನಾ).೧. ಆಲ, ಗೋಣಿ ಮುಂತಾದ ಜಾತಿಗೆ ಸೇರಿದ ಒಂದು 


20. 


48 


ಬಗೆಯ ಮರ : ಪಣ್ಗಳ ಕೆಂಪಿಂ ಸೊಗಯಿಸಿತುದ್ದಂಡಕಾಂಡಭಾಂಡೀರ 
ವಟಿಂ (೬೧: ೪-೪3); ಆ ಭಾಂಡೀರಮೆಂಬ ಮಹಾವಟವಿಟಪಿಯೊಳ್‌ 
(ಗು. ೪-೫ ನ). ವಿ. ಒಂದಂ ಪ್ರಾಚೀನ ಭಾಷೆ: ಸಂಸ್ಕೃತ 
ಪ್ರಾಕೃತ ಪೈಶಾಚಿಕ ಮಾಗಧ ಶೌರಸೇನ ಭಾಂಡೀರ ಅಪಭ್ರಂಶ ವೈಕೃತ 
ಶುದ್ಧ ಮಿಶ್ರಾದಿ ಭಾಷಾಭಿ:ದಗಳಿಂ ಪೇಳ್ವ ಲಾಕ್ಷಣಿಕರಪ್ಪ ಕವಿಗಳಿಂ (೦. 
೨೪೨)- [ಸಂ.] 


ಭಾಂಡು (ನಾ). (ಉಕ) (ಕಡಮೆ ಬೆಲೆಯ) ನೂಲಿನ ಸೀರೆ: ಬರಿಯ 


`ಭಾಂಡು ' ಗಳೇ ನಿತ್ಯದ ಉಡಿಗೆಯಾಗಿದ್ದ ಅವರು ಅಂದು ಮೈಸೂರು 
ಮಾದರಿಯ ಸೀರೆಯೊಂದನ್ನುಟ್ಟು ಅದಕ್ಕನುರೂಪವಾದ ಕುಪ್ಪಸವನ್ನು 
ತೊಟ್ಟರು (45: ೨೩6); ಬೆಳೆದ ಮಗಳು ಲಕ್ಷಣವಾಗಿ ಕಾಣಬೇಕೆಂದು 
ಭಾಗೀರಥ ತನ್ನ ಜೀವವನ್ನೇ ಒತ್ತೆ ಇಟ್ಟು ಒಳ್ಳೆಯ ಭಾಂಡನ್ನು ಉಡಿಸಿದರೆ 

ಸಂದು ಬೇರೆ. ಭಾಷ್ಯವನ್ನೇ ಬರೆಯುತ್ತಿತ್ತು ಸಮಾಜದ ಜನ (ಭಕ. 
605); ನಮ್ಮ ಅವ್ವನಿಗೆ ಇರಲೆಂದು. ರಂಗಕ್ಕ ಎರಡು ಭಾಂಡು ಕೊಡಸಿ 
ಕೊಟ್ಟರು (ರಜ: 11, 14): [ + ಮರಾ. ಬಾಂಡ್‌ ] 


ಭಾಂಡೆ, ಭಾಂಡಿ(ನಾ). (ಉಕ) ಪಾತ್ರೆ ; ಭಾಜನ ; ಭಾಂಡೆಗಳು ಒಂದ 


ಕ್ಕೊಂದು ಹೊಂದಿಕೆಯಾಗುಎಂತಹ ಬೇರೆ ಬೇರೆ ಗಾತ್ರದವು ಇರಬೇಕು 
(ಅತಣ. ೩) ಭಾಂಡಿ : ಬಾಯಿಯು ಒಮ್ಮೆ ಪಾತ್ರೆ ತಿಕ್ಕಿ ಹೋದಳು. 
ಎರಡನೆಯ ಸಲ ಬಂದು ಭಾಂಡಿ ತಿಕ್ಕಲು ಬರಲಾರೆ ಎಂದು ಹೇಳಿ 
ಹೋದಳು (ಸ್ಮೃತಿತ- ೨೩೬) ; ಹತ್ತು ಹೊಡೆದರೂ ಭಾಂಡಿ ತಿಕ್ಕಾಕ ಬರೂ 
ಹಾಗಿಲ್ಲ (ಕುಂಕುತು, 0) ; ಸತ್ಯನಾರಾಯಣನನ್ನು ಕೂಡಿಸಿ ಎರಡೂ ಕಡೆಗೆ 
ತುಪ್ಪದ ದೀಪಗಳನ್ನು ಹಚ್ಚಿದ್ದಾರೆ ಬೆಳ್ಳಿಯ ಭಾಂಡಿಗಳು ಎಲ್ಲ ಕಡೆಗೆ 
ಲ೭ಲಕಿಸುತ್ತವೆ (ಅನ್ನ. ೪): [4-ಮರಾ. ಭಾಂಡೇ. / ಸಂ, ಭಾಂಡ] 


ಭಾಕರಿ "ಭಕ್ಕರಿ" ನೋ. 
ಭಾಕ್ತ (ಗು)- ೧. ತಿನ್ನಲು ಯೋಗ್ಯವಾದ ; ತಿನ್ನತಕ್ಕ. ೨. ಅ್ರಶಿತ 


ವಾದ; ಪರಾಧೀನವಾದ. ೩. ಗೌಣವಾದ ; ಅಪ್ರಧಾನವಾದ : 
ಮುತ್ತಿಸುಖವಾಂತರಿಕವದು ನಿರವಧಿಸುಖ ಭಾಕ್ವಪ್ರಪಂಚ ಸುಖವೆಂ 
ತಪರಿಮಿತವಹುದು (ಮಂಕು. 69). (ನಾ). 9. ಅನ್ನ; ಆಹಾರ: 
ಭಾಕ್ತವಾರಾರ ದುಡಿತದಿನೊ ನಿನಗಾಗಿಹುದು ಗುಪ್ತಗಾಮಿನಿಯೊ ಯಣ 
(ಮಂಕುಕು ಉಂ). ೫. ಆಶ್ರಿತವಾದುದು ; ಪರಾಧೀನವಾದುದು. 
೬, ಮುಖ್ಯವಲ್ಲದುದು ; ಅಪ್ರಧಾನವಾದುದು. ೭. [ಕಾವ್ಯವೂ] 
ಗೌಣವಾದುದಂ; ಲಾಕ್ಷಣಿಕ; ಔಪಚಾರಿಕ; p ಯಾವುದಾದ 
ರೊಂದು ಪದವು ತನ್ನ ಮುಖ್ಯುರ್ಥವನ್ನು ಬಿಟ್ಟು ಬೇರೊಂದು 
ಅರ್ಥದಲ್ಲಿ ಸಂದರ್ಭಾನುಸಾರವಾಗಿ ಪ್ರಯೋಗಿಸಲ್ಪಟ್ಟಿದ್ದರೆ ಅದು 
ಭಾಕ್ತವೆನಿಸುವುದು. “ ಬಿಸಿನೀಪತ್ರದ ಶಯ್ಕೆ ತುನೆ ತರುಣೀ 
ಸಂತಾಪಮಂ ಪೇಳುಗುಂ” ಎಂಬಲ್ಲಿ ' ಪೇಳುಗಂಂ ' ಎಂಬುದು 
ಭಾಕ್ತಪದ. ಏಕೆಂದರೆ ಅಚೇತನವಾದ ಶಯ್ಕೆಯು ಮಾತನಾಡು 
ವುದಿಲ್ಲ. ಆದಂದರಿಂದ 'ಪೇಳುಗುಂ' ಎಂದರೆ "ಸ್ಪಷ್ಟಪಡಿಸುತ್ತದೆ" 
ಎಂದು ಆರ್ಥ. ಇಲ್ಲಿ ಮುಖ್ಯಾರ್ಥವನ್ನು ಬಿಟ್ಟು ಬೇರೊಂದು 
ಅರ್ಥವನ್ನು ಹೇಳಿದಂತಾಯಿತಂ : 'ಧ್ವನಿ' ಯೆಂದು ಕಾವ್ಯದ ಆತ್ಮವನ್ನು 
ವಿದ್ವಾಂಸರು ಹಿಂದೆಯೇ ಹೇಳಿದ್ದರಷ್ಟೆ , , . ಮತ್ತೆ ಕೆಲವರು ಅದನ್ನು 
“ ಭಾಕ್ತ' ( ಎ ಲಾಕ್ಷಣಿಕ ) ವೆಂದರು (ಕೃಶ್ಯಾರೋ. ೪)... [ಸಂ.] 


ಭಾಕ್ತಿಕ 


ಭಾಕ್ತಿಕ (ಗು): ೧. ಭಕ್ತಿಯಿಂದ ಕೂಡಿದ; ಶ್ರದ್ಧಾವಂತನಾದ : 
ಇದನೋದುವ ಕೇಳ್ವ ಕಲ್ಪ ಭಾಕ್ತಿಕಜನಕಾಗಳುಂ ಸಮನಿಸಿರ್ಕೆ ಮನೋರಥ. 
ಕಾರ್ಯಸಿದ್ಧಿ (೫. ಇ). (ನಾ). ೨. ಭಕ್ತ; ಆಶ್ರಿತ : ಭಾಕ್ತಿಕನ 
ವೊಲ್‌ ಬಲವಂದುದು ವಸ್ನಿ (ಅಶುಶ್ರ- 3-4). [ಸಂ.] 

ಭಾಗ (ನಾ. ೧. ಪೂರ್ಣವಾದ ಒಂದು ಪದಾರ್ಥದ ಭಿನ್ನಭಿನ್ನ 
ವಾದ ಅಂಶ, ಪಾಲು: ಕ್ರಮದಿಂ ದ್ವಾದಶಭಾಗಮೊಂದು ಗೃಹಕಕ್ಕುಂ 
(ಉತ. ೦-೨೭) ; ಎನ್ನಲ್ಲಿ ಭಕ್ತಿ ಸಾಸವೆಯ ಪಡ್ಕಾಗದನಿತಿಲ್ಲ (ಏ$ನ- ೩55)- 
ಪಿ. ಹಂಚಿಕೆ; ವಿಭಾಗ; ಹಿಸ್ಸೆ: ಅವರು ತಮ್ಮ ಮಕ್ಕಳಿಗೆ ಅಸ್ತಿ 
ಯನ್ನು ಭಾಗ ಮಾಡಿಕೊಟ್ಟರು (6). ೩. ಕರ್ತವ್ಯ; ಹೊಣೆ: 
ಅಪಾಯಕರವಾದ ಕೆಲಸವನ್ನೇ ನಿನ್ನ ಭಾಗಕ್ಕೆ ಅರಿಸಿಕೊಂಡಿದ್ದೀಯೇ 
(58. ೫, ೯04). ೪. ದೆಸೆ; ದಿಕ್ಕೂ : 'ಪೆರ್ಗ್ಗಾಗಾಮಾಸಿಗ್ರಾಮ 
ಪಶ್ಚಿಮಭಾಗ ಕೃತಾಕೃತಕ್ಷೇತ್ರಂ (ಎಕ. ೫೫, ರಾವಣ ೬-೩0; 
ದಕ್ಷಿಣದಿಶಾಭಾಗದೊಳ್ಳೋನಸಮುದ್ರದ ಕೃತ್ರಿಮಪರ್ಬ್ಬತಮೆನಿಸಿದೇರಿ 
(ot- vin, mat. 00-೩0; 1079). ೫. ಕೆಲವು ಗ್ರಾಮಗಳ ಗುಂಪು; 
ಪ್ರಾಂತ; ಆಡಳಿತಕ್ಕಾಗಿ ಮಾಡಿರುವ ನಾಡಿನ ವಲಯ : ವನವಾಸಿ 


ಮಣ್ಣಲೇ ಎಡೆವೊಳಲ್ಫಾಗೆ ಕಿಚುಕಾಗಾಮಾಸಿ ನಾಮೆಗ್ರಾಮ (44.21, ರಾವಾ. | ' 


೬೬-೨೪; 96), ಓ. ಅದೃಷ್ಟ; ಭಾಗ್ಯ; ಸುದೈವ. ೭. ಒಂದು 

ವಸ್ತುವಿನ ನಾಲ್ಕನೆಯ ಒಂದು ಅಂಶ ; ಪಾವಾಂಶ; ಕಾಲುಭಾಗ. 

೮. ಸ್ಥಳ; ಅವಕಾಶ; ಸ್ಥಾನ. ೯. [ಗಣಿತ] ಒಂದು ಅಪೂರ್ಣ 

ಸಂಖ್ಯೆಯ ಅಂಶ. ೧೦. ಭಾಗಲಬ್ಧ. ೧೧. [ರೇಖಾಗ] ಒಂದು 

ವೃತ್ತದ . ಸುತ್ತಳತೆಯಲ್ಲಿ ಮುನ್ನೂರ ಅರವತ್ತನೆಯ ಒಂದು 
(42ರ); ಅಂಶ ಒಂದು ಡಿಗ್ರಿ ೧೨. [ಜ್ಯೋತಿ] ಒಂದು ರಾಶಿಯ 
ಮೂವತ್ತನೆಯ ಒಂದು (£5) ಅಂಶ. [ಸಂ.] 

ಭಾಗಂಗೊಳ್‌, ಭಾಗಂಗೊಳು (ಕ್ರಿ). ಭಾಗವಣಡು ; ವಿಭಾಗಿಸಂ ; 
ಮಧ್ಯಮಪದಾಕ್ಷರಸಂಖ್ಯೆಯಿಂ ಆ ನಿಖಿಲಶ್ರುತಾಕ್ಷರಂಗಳಂ ಭಾಗಂಗೊಂಡೊ 
ಡಂಗಪೂರ್ವಪದಂಗಳಪ್ಪುವು (ಕತ್ತೃಕ್ರ.. ೬೬); ಭಾಗಂ ಎಂಬುದಕ್ಕೆ ಪೆಸರು_ 
ತವಿಸು,' ಭಾಗಿಸು, ಉಗಿ: ಎತ್ತು... ಭಾಗಂಗೊಂಬುದಕ್ಕೆ (ಕೈತಶಾ- 
93-03). ಭಾಗಂಗೊಳು ; “ಭಾಗಂ ಎಂಬುದಕ್ಕೆ ಪೆಸರು _ ತದಿಸು 
ಭಾಗಿಸು. , , ಭಾಗಂಗೊಳು ಸೆಳೆ. . . ಇಂತಿನಿತುಂ ಭಾಗಂಗೊಂಬುದಕ್ಕೆ 
ಪೆಸರು” (ಫೈನಹಾ- ೦೨-೦೨). [ಭಾಗ + ಕೊಳ್‌] 

ಭಾಗಂಗೊಳು "ಭಾಗಂಗೊಳ್‌' ನೋ. 

ಭಾಗಂಬೋಗು - (ಶಿ) ಭಾಗವನ್ನು ಹೊಂದು: ಭಾಗಂಬೋಗದೆ 
ಉಳಿದಕ್ಕರಂಗಳಿಲ್ಲಂ ಪ್ರಕೀರ್ಣಕಪ್ರಮಾಣಮಕ್ಕುಂ (ತತ್ರ. ೬): 

[ಭಾಗ 3- ಪೋಗ್ಕು (ಆ ಶೋ) 

ಭಾಗಧೇಯ (ನಾ). ೧. ಪಾಲು; ಅಂಶ; ಭಾಗ. ೨. ಭಾಗ್ಯ; ಅದೃಷ್ಟ: 
“ಭಾಗಧೇಯಂ; ಭಾಗ್ಯಂ, ವಿರ್ಪಾಃ, ಭವಿತವ್ಯತಾ-ಈ ೪ ಭಾಗ್ಯದ ಪೆಸರ್‌” 
(ಕರದು. ೨೦-೦೨೬); ಅಗಣಿತ ಭಾಗದೇಯಕೃತ ಮೂಲಗುಣಂಗಳನಂದಣು 
ಬ್ರತಾದಿಗಳನನಾಕುಲಂ ಬೆಸಸಿದಂ ಮುನಿಪುಂಗವಂ (ಸುಕುಮಾ. ೩-೪); 
ಭರತಕುಲದಲಿ ಭಾಗಥೇಯಸ್ಸುರಣಹೀನರನೆಮ್ಮನುಆಕಿ ಧಿಕೃರಿಸಿದಾದಡೆ 
ಮುನಿದು ಮಾಡುವುದೇನು ವಿಧಿಯೊಡನೆ (ಕನ್ನಾಳ. ೦೭-9೦); ಭವ್ಯವಿದ್ವನ್ನಿ 
ವಹಕ್ಕಾನಂದದಿಂದಂ ವಸುವಸನಮಣಿಶ್ರೇಣಿಯಂ ಮಾಣದೀವುತ್ತವನಿರ್ದಂ 
« ೬ ೬ ಭಾರತೀಭಾಗಧೇಯಂ (ಉಃಕೀ- ೩-003); ತಮ್ಮ ಭ;ಗಛೇಯವೇ 
ತಮ್ಮನ್ನು ರಕ್ಷಿಸಿರುವುದು. (8೫೫. 083). ೩. ಆಸ್ತಿ; ಐಶ್ವರ್ಯ. 
೪. ಸುಖ; ಸೌಖ್ಯ. ೫. ತೆರಿಗೆ; ಸುಂಕ: *ಅರ್ಥಾಗಮ್ಯ ಆಯಃ, 
ಭಾಗಧೇಯಂ, ಕರಃ, ಬಳಿ_ಈ ೫ ಸಿದ್ಧಾಯಂ” (ಶಂಡು- ೬೦-೨೬ರ). 
೬. ಹಕ್ಕುದಾರ ; ಬಾಧ್ಯಸ್ಥ. ೭. ಅದೃಷ್ಟವುಳ್ಳ ವ್ಯಕ್ತಿ 


ಸಿಂ 


೬೭೨೩ 


10 


ಭಾಗವತಧರ್ಮ 


ಭಾಗ್ಯವಂತ : ಕುಮಾರಿಗುಚಿತೋದ್ವಾಹವೈಭವದ ಸ್ವಯಂವರಕೆ ಭೂರಿ 
ಭುವನದ ಭಾಗಧ್ದೇಯರ ಭೂರಮಣರನು ಬರಿಸಿದನು (ಕೊಕಣ. ೧-೦೨-೫೦) 
[೫0.7 

ಭಾಗಲಬ್ಧ (ನಾ). [ಗಣಿತ] ಒಂದು ಸಂಖ್ಯೆಯನ್ನು ಮತ್ತೊಂದಂ 
ಸಂಖ್ಯೆಯಿಂದ ಭಾಗಿಸಿದರೆ ಉತ್ತರರೂಪವಾಗಿ ಬರುವ ಸಂಖ್ಯೆ: 
ಭಾಜ್ಯವು ಭುಜದಿಂದ ಕಡಮೆಯಾದಲ್ಲಿ ಮೊದಲನೆಯ ಭಾಗಲಬ್ಧವನ್ನು 
ಎಂದು ತೆಗೆದುಕೊಳ್ಳಬೇಕು (ಗತ. ೨೯೭). [ಸಂ. 

ಭಾಗಲಾಂಬಿಕೆ (ನಾ). ಒಬ್ಬಾಕೆಯ ಹೆಸರು: ಕಾರ್ತ್ವವೀರ್ಯ್ಯಾಗ್ರ 
ಕಾಸ್ತಯಾ ಶ್ರೀ ಭಾಗಲಾಂಬಿತಾ ದೇವ್ಯಾ (೧) ನಮಸ್ಮಂ 'ಕೃತಮಣ್ಣಸಾ 
(8329- xx, ೦೩-೨೦; 876)- [ಆಬಗಲೆ ? - ಅಂಬಿಕೆ] 

ಭಾಗವಂತ (ನಾ). ಪಾಲುದಾರ ; ಹಿಸ್ಸೆದಾರ : ಎನ್ನ ಸುಖದುಃಖಕ್ಕೆ 
ಭಾಗವತರು ನೀವಲಾ (ನಕ್ಮತ್ಯ- ೩-೨0-30). [ಸಂ, ಭಾಗವತ್‌] 

ಭಾಗವಡೆ (ಕ್ರಿ). ಬೇರ್ಪಡು ; ಬೇರೆಯಾಗು; ಆ ಗಿರಿಯೆಂಬ ದೇವನ 
ಪಜ್ಜೆಯಂತೆರಡಾಗಿ ತಾ ನದಿಯಿಂದ ಭಾಗವಡೆದು ಪೂರ್ವವಿದೇಹಮಿಹುದಾ 
ಶ್ರೀಗೆ ನಿವಾಸವೆಂದೆನಿಸಿ ($೬೫9: ೦-೩). [ಭಾಗ 4 ಪಡೆ] 

ಭಾಗವತ (ಗು). ೧. ಭಗವಂತನಿಗೆ ಸಂಬಂಧಪಟ್ಟ ; ದೇವರಿಗೆ 
ಸಂಬಂಧಿಸಿದ. ಪಿ, ವಿಷ್ಣುವಿಗೆ ಸಂಬಂಧಿಸಿದ. (ನಾ). ೩. ದೇವ 
ಭಕ್ತ ; ಹರಿದಾಸ; ಕೃಷ್ಣಭಕ್ತ : ಕೌರವಭವನವನು ಹೊಜವಂಟು 
ವರಭಾಗವತಮಸ್ತಕರತ್ನ ವಿದುರನ ಮನೆಗೆ ನಡೆತಂದ (ಕುನ್ಶಾಉ, 6-1) ; 
ಪೋಗದಿರೆಲೊ ರಂಗ ಬಾಗಿಲಿಂದಾಚೆಗೆ ಭಾಗವತರು ಕಂಡರೆತ್ತಿಕೊಂಡೊ 
ಯ್ವರೊ (ಶೃಕಂಠ-. ೨-000 ಅನುಕ); ಯದೃಚ್ಛಾಮರಣಿ ಭಾಗವತ 
ಮಸ್ತಕಮಣಿ ಬೃಂದಾರಕೋಪಮಂ ಸತ್ಯಸಂಧಂ ಭೀಷ್ಮಂ (ಕೈಬರಾ- ೯-೩೦). 
೪. ಪುರಾಣದ ಕತೆಗಳನ್ನು ಯಕ್ಷಗಾನ, ಬಯಲಾಟ ಮೊದಲುದ 
ನಾಟಕರೂಪಗಳಿಗೆ ಅಳವಡಿಸಿ ಆಡಿಸುವವನು ಮತ್ತು ಹಿಮ್ಮೇಳ 
ವನ್ನು ಹಾಡುವವಸು : ಹಳೇಕಾಲದಿಂದ ಹಳ್ಳಿಗಳಲ್ಲಿ ಆಟ ಕಲಿಸುವ 
ಯಜಮಾನನಿಗೆ ಭಾಗವತನೆಂದು ಹೆಸರು (ಹಟ್ಕತ. 69): ರಂಗಸ್ಥಳಕ್ಕೆ 
ಬರುವವರೆಲ್ಲರೂ ಭಾಗವತರನ್ನೂ ರಂಗಸ್ಕೆಳವನ್ನೂ ' ವಂದಿಸಿ ಕಾಲನ್ನಿರಿಸ 
ಬೇಕು (ಯಕ್ಷಣ. ೩೪); ಯಕ್ಷಗಾನದಲ್ಲಿ , . . ಭಾಗವತನು (ಹಾಡುಗಾರನು) 
ಅದನ್ನು ಎಲ್ಲ ತಾಳಗಳಲ್ಲಿಯೂ ಸಂದರ್ಭವರಿತು ಹಾಡುತ್ತಾನೆ 


೫ 
(ಸಂಕೋರ- 98೬)- ೫. ಕೆಲವರು ಕೀರ್ತನಕಾರರು, ಸಂಗೀತಗಾರರು 
ತಮ್ಮ ಹೆಸರಿನ ಮುಂದೆ ಸೇರಿಸಿಕೊಳ್ಳುವ ಪದ : ಆನಂತರಾಮಭಾಗ 
ವತರಿಗೆ ಮಧುರವಾದ ಮನಮುಟ್ಟುವಂತಹ ಶಾರೀರಸಂಪತ್ತು ದೈವ 
ದತ್ತವಾಗಿ ಬಂದಿತ್ತು (ಸಂಗೀತ. ೩೦) ; ಇವನು ಸಂಗೀತ ಕಲಿತಿದ್ದು 'ಯಾವ 
ಭಾಗವತರಲ್ಲಿ? (820- 063). ೬. ಪ್ರಸಿದ್ಧವಾದ. ಹದಿನೆಂಟು 
ಪುರಾಣಗಳಲ್ಲಿ ಒಂದು: ಭಾಗವತ ಪುರಾಣ . . , ಬ್ರಹ್ಮಾಂಡ ಪುರಾಣ 
ಮೆಂಬಿವೇ . - . ಹದಿನೆಂಟು ಮೂಲ ಪುರಾಣಂಗಳು (ರಜಕ, ೭);, ಡಿಷ್ಣು, 
ಭಾಗವತ, ನಾರದ, ಗಾರುಡ ಈ ನಾಲ್ಕು ಪುರಾಣಗಳು ವೈಷ್ಣವಗಳು 
(ಠಾರರ. ೦೬). 

ಭಾಗವತರ ಆಟ - ಯಕ್ಷಗಾನ, ಬಯಲಾಟ ಮೊದಲಾದ ನಾಟಕ 
ರೂಪ: ಕರ್ಣಾಟಕದ ಬಯಲಾಟ ಇಲ್ಲವೆ ಭಾಗವತರ ಆಟಗಳೂ ತಿದ್ದಿದ 
ನರ್ತನಲಲೆಗಳೇ (ಐಂಕ್ರ. 21, ₹30) [ಸಂ.] 

ಭಾಗವತಧರ್ಮ (ನಾ). ಭಗವಂತನಾದ ವಿಷ್ಣುವೇ ಪರದೈವ ಮತ್ತು 
ಅವನಲ್ಲಿಡುವ ನಿರತಿಶಯವಾದ ಭಕ್ತಿಯೇ ಮೋಕ್ಷಕ್ಕೆ ಕಾರಣ 
ವೆಂದು ಬೋಧಿಸುವ ಮತ; ವೈಷ್ಣವಮತ : ಇದೇ ಭಗವದ್ಗೀತೆ 
ಮೊದಲಾದ ಶಾಸ್ತ್ರಗಳಲ್ಲಿರುವ ಭಾಗವತಧರ್ಮ. ವಿಶಿಷ್ಟಾಹ್ವೈತಸಿದ್ಧಾಂತ. 
(ಹಿಂಬಾ- ೨೩೪) ; ಈ ನಾರಾಯಣನ ಆರಾಧಕರ ಒಂದು ಪಂಥವೇ ಬೆಳೆದು 


ಭಾಗವತ ಸಂಪ್ರದಾಯ 


ಮುಂದೆ ಅದು ಭಾಗವತಧರ್ಮದಲ್ಲಿ ಒಂದಾಗಿ ಬೆರೆತಿರುವುೆದು ಗೋಚರ 
ವಾಗುತ್ತದೆ (೫ರರ- ೨೮೩). [ಂ.] 

ಭಾಗವತ ಸಂಪ್ರದಾಯ (ನಾ). ವಿಷ್ಣುವೇ ಸರ್ವೋತ್ತಮನೆಂದು ಪ್ರತಿ 
ಪಾದಿಸಲು ಹೊರಟ ವೈಖಾನಸ, ಪಾಂಚರಾತ್ರ, ಭಾಗವತಸಂಪ್ರ 
ದಾಯವೆಂಬ ಮೂರು ಆಗಮಶಾಖೆಗಳಲ್ಲಿ ಮೂರನೆಯದು; £ 
“ಶಕ್ತಿಭಾಗವತ', "ಶಿವಭಾಗವತ' ಮುಂತಾದ ಸಂಪ್ರದಾಯಗಳೂ 
ಇವೆ; ಶ್ರೀಶುಕಭಾಷ್ಕಾನುಸಾರಿಯಾದ ದರ್ಶನದ ಅನುಯಾಯಿಗಳಾಗಿ 
ಶ್ರೀಗೋಪಿಚಂದನದಿಂದ ಊರ್ಧ್ವಪುಂಡ್ರಾದಿಗಳನ್ನೂ ಧರಿಸಿ ಉಪಾಸಿಸುವ 
ವೈದಿಕಸಂಪ್ರದುಯವು “ಭಾಗವತಸಂಪ್ರದಾಯ”ವೆಂದೂ , . . ಆಚರಣೆ 
ಯಲ್ಲಿದೆ (ಕಾಕರ: ೬೬); ಆವರ ಮನೆತನದವರೆಲ್ಲ ಭಾಗವತಸಂಪ್ರದಾಯಕ್ಕೆ 
ಓಲುತ್ತಿದ್ದುದರಿಂದ ಎಲ್ಲರಿಗೂ ಸಂಗೀತದಲ್ಲಿ ಸಾಮಾನ್ಯವಾದ ಜ್ಞಾನವಿದ್ದೇ 
ಇತ್ತು (ones. ೪೬). [ಸಂ. 

ಭಾಗವತಿಕೆ (ನಾ). ಯಕ್ಷಗಾನ, ಬಯಲಾಟ ಮುಂತಾದುವುಗಳನ್ನು 
ಕಲಿಸುವಿಕೆ:  ಸಂಯ್ಯಭಾಗವತರೆಂಬುವರು ..,. ಭಾಗವತಿಕೆಗೂ 
ಆಸಮರ್ಥರಾಗಿ ಆ ಉದರಶೂಲೆಯಿಂದಲೇ ಪರಲೋಕವಾಸಿಗಳಾದರು' 
(ಸು. ೬). [ಭಾಗವತ4 ಇಕಿ] 

ಭಾಗವಹಿಸು (ಕಿ ) ಸೇರು ; ಭಾಗಿಯಾಗು ; ಪಾಲುಗೊಳ್ಳು : ಇಂದಿನ 
ಕವಿಗೋಷ್ಠಿಯಲ್ಲಿ ನಾಡಿನ ಹೆಸರಾಂತ ಕವಿಗಳು ಭಾಗವಹಿಸಿದ್ದರು. (64). 

[ಭಾಗ --ವಹಿಸು] 

ಭಾಗಶಃ (ಅ). ಕೆಲವು ಭಾಗ ಮಾತ್ರ ; ಭಾಗಭಾಗವಾಗಿ ; ಅಸಂಪೂರ್ಣ 
ವಾಗಿ : ಸಾಮಾನ್ಯವಾಗ ಮಾನವಕೋಟಿಯ ಜೀವನವೂ ಜಿ:ವನವ್ಯವ 
ಹಾರಗಳೂ ಭಾಗಶಃ ಸ್ವಂತ ಅಭಿಐ್ರಯಗಳಿಂದಲೂ ಭಾಗಶಃ ಪರರ 
ಅಭಿಪ್ರಾಯಗಳಿಂದಲೂ ರೂಪುಗೊಳ್ಳುತ್ತವೆ (ಶಕರು. ೪೯೪): [ಸಂ.] 

ಭಾಗಸ (ನಾ). ಹಣ; ಧನ; ದ್ರವ್ಯ: ನಿನಗಾನಾಟಿಸಿದೆನೆನಗೆ ನಟಿಯ 
ತುಡುಗೆಯಂ ಮಾಡಿಸಲ್‌  ಭಾಗಸ(ಣ೫. ಭಾಗವಸ]ಮುಳ್ಳೊಡೆ 
ನಿನಗಾಂ ಪೆಂಡತಿಯೆಂ (ನಡ್ಡಾಣಾ, 0೬-೦೪) ; ಕೋವಣಕ್ಕಪ್ಪೊಡಂ ಭಾಗಸ 
ಮಿಲ್ಲದೊಂ (ತರ್ಮಾಊ9- ೫೬-೮). [-ಆಸಂ. ಭಾಗಸ್ವ ?] 

ಭಾಗಸ್ತ (ನಾ). ಇ ಭಾಗಸ್ಥೆ ೧; ಆ ನಿಮ್ಮ ಭಾಗಸ್ತರೇನಾದರು? 
(ಊಯಕೈ - ೦೩೦). [<ಸಂ. ಭಾಗಸ್ಮ] 

ಭಾಗಸ್ಕ (ನಾ). ೧. (ಔದ್ಯೋಗಿಕ ಉದ್ಯಮ ಮೊದಲಾದುವುಗಳಲ್ಲಿ 
ಬಂಡವಾಳವನ್ನು ಹಾಕಿ) ಲಾಭನಪ್ಪಗಳಲ್ಲಿ ಸಮಾನಾಧಿಕಾರವುಳ್ಳ 
ವನು ; ಪಾಲುಗಾರ : ಆ ಇಬ್ಬತು ಶೆಟ್ಟರೂ ವ್ಯವಹಾರದಲ್ಲಿ ಭಾಗಸ್ಥ! ರು 
(ಕ). ೨. ಪಿತ್ರುರ್ಜಿತವಾದ ಆಸ್ತಿಯಲ್ಲಿ ಮಗ, ಸಹೋದರ 
ಮೊದಲಾಗಿ ಪಾಲಿಗೆ ಅರ್ಹನಾದವನು ; ದಾಯಾದ; “ದಾಯಾದಃ _ 
೩ ಮಗನು, ಬಂಧು, ಭಾಗಸ್ಮ”-(ಸಿರ್ಕಾಂಕಿ- ೩೯೬). [ಸಂ.] 

ಭಾಗಹಾರ (ನಾ). [ಗಣಿತ] ಒಂದು ಸಂಖ್ಯೆಯನ್ನು ವಂತ್ತೊಂದು 
ಸಂಖ್ಯೆಯಿಂದ ಭಾಗ ಮಾಡುವುದು, --ಭಾಗಿಸುವುದಂ: ಈ 
ಮಾರ್ಗದಿಂ , , . ಭಾಗಹಾರಂ ಹೇಳಲ್ಬಟ್ಟುದು (ವೃಕಶಾ, ೧೨೪) ; 
ಭಾರತೀಯವಿಧಾನಗಳು ಸಾಮಾನ್ಯಮದ ಗುಣಕಾರ ಭಾಗಹಾರಗಳ 
ಆಧಾರದ ಮೇಲೆ ಇದ್ದು, ಹೈಸ್ಕೂಲು ವಿದ್ಯಾರ್ಥಿಗಳಿಂದ ಅರ್ಥಮಾಡಿ 
ಕೊಳ್ಳಲು ಸಾಧ್ಯ (ಗಕಿತ. 363). [ಸಂ.] 

ಭಾಗಾಕಾರ "ಭಾಗಾಹಾರ' ನೋ. 

ಭಾಗಾದಿ (ನಾ). ೧. ಪಾಲುಗಾರ ; ಭಾಗಸ್ವ: ಅವನ ಗೊಡದೆಯೇಕೆ 
ಅವನಾರು ನೀನಾರು ಅವನ ಪಾಪಕ್ಕೆ ನೀ ಭಾಗಾದಿಯೆ (ಬಾಕ. ೩೬-೦). 
ಪಿ. ದಾಯಾದಿ: ಭಾಗಾದಿ ಬಲಕಿರಲಿ ವೈರಿ ತಾ ಎಡಕಿರಲಿ.. 
ಭೇದುದೇವ ನನ ಮ್ಯೂಲ ದಯವಿರಲಿ (98. ೧೦3); ಮ. 


೬೭೨೪ ಭಾಗಿನೇಯ 


10 


೩5 


ಭಾಗಾದಿ ಹದ್ದಿಗೆ ಹಳೆಹಾದಿ (ಕಾರಂ- 3-0೬). ೩. (ಆಲಂ) ಶತ್ರು; 
ದ್ವೇಷಿ: ಯಾರೋ ಸುಳ್ಳು ಹೇಳಿದ್ದಾರೆ ನಮ್ಮ ಭಾಗಾದಿಗಳು (ಕೀಲ. 
೨೦೬) ; ಹುಟ್ಟುತ್ತಾ ಬಂಧು ಬೆಳೆಯುತ್ತ ಭಾಗಾದಿ (ಮಾರನ. 11, ೫೨). 
[೫ಂ. ಭಾಗಾದಿನ್‌] 

ಭಾಗಾರ 'ಭಾಗಾಹಾರ' ನೋ. 

ಭಾಗಾರ್ಹ (ನಾ). ೧.ಭಾಗವನ್ನು ಪಡೆಯಲು ಅರ್ಹನಾದವನು ; 
ವಾರಸುದಾರ; ಉತ್ತರಾಧಿಕಾರಿ, ೨: ಹಂಚಬೇಕಾದುದು ; ಭಾಗ 
ಮಾಡಬೇಕಾದುದು. [ಸಂ.] 

ಭಾಗಾವಳಿ (ನಾ). ಪಾಲು; ಭಾಗ: ಮಂಚಗಾಪುಂಡನ ಕುಲಸ್ತ್ರೀ 
ಸಾನ್ವಿ ಅಬ್ಬೆಗೌಡಿ ಸ್ವರ್ಗಸ್ತೆಯಾದಾಗಳುಂ ನೆಲ್ಲೂರ ಭೂಮಿ ಆಕಲ 
ಗೌನಸೋಮೆಯನ ಭಾಗಾವಳಿ ಕೊಟ್ಟಲ್ಲಿ ಕೆಳಗುಂದಣಿ ಭೀಮೆಯ ಹರಿ 
ಆಸೆ (ಎಳ. vin, ಸೊರ. ೪೭3.00 ; 2188)... [ಇಭಾಗ 3 - ವಳ್ಳಿ) 

ಭಾಗಾಹಾರ, ಬಾಗಾರ, ಭಾಗಾಕಾರ, ಭಾಗಾರ (ನಾ). 
[ಗಣಿತ] : ಒಂದು ಸಂಖ್ಯೆಯನ್ನು ಮತ್ತೊಂದು ಸಂಖ್ಯೆ 
ಯಿಂದ ಭಾಗಿಸುವುದು; ಭಾಗಹಾರ ; ಶಾಲೆಯಲ್ಲಿ ಇಂದು 
ಉಪಾಧ್ಯಾಯರು ಭಾಗಾಹಾರದ ಲೆಕ್ಕಗಳನ್ನು ಕೊಟ್ಟಿದ್ದರು (649). 
ಬಾಗಾರ ; ಗಣಿತ ಬಾಗಾರಗಳ ಲೆಕ್ಕವ ಗುಣಿಸಿ ಭಾಗಿಸಿ ಹೇಳಿದರೆ 
ಲೆಕ್ಕಣಿಕೆಯನು ಪಿಡಿದಜನ ತಂದೆಯ ರೂಪವನು ಬರೆದು ಮಣಿವನು 
(ಶ್ರಶ್ಮಾಕ- ೭೨). ಭಾಗಾಕಾರ : ಪುತಿವಿನ್ಯಾಸವನ್ನೂ ಬರೆಯುತ್ತ. 
ಹೋಗಿ ಉತ್ತರ ಪಡೆಯುವ ಭಾಗಾಕಾರ, ದೀರ್ಥಭಾಗಾಕಾರ (Long= 
division. ಇಕಿ); ಭಾಗಾಕಾರ ತಿಳಿಯದಿದ್ದರೂ ಹಾಗದ ಲಕ್ಷಣ 
ತಿಳಿಯದೆ? (ಣರ). ಭಾಗಾರ : ಆಳು ಭಾಗಾರ ವಿಷಮಭಾಗಾರ , . , 
ಇವು ಮೊದಲಾದ ಲೆಕ್ಕಾಚಾರಗಳು (ಸ್ಕರ 0-೬). `[ವ ಸಂ. ಭಾಗಹಾರ] 

ಭಾಗಿ (ನಾ). ೧. ಭಾಗಕ್ಕೆ ಪಾತ್ರನಾದವನು; ಪಾಲುದಾರ; ಹಿಸ್ಸೆದಾರ, 
ವಿ. ಯಾವುದಾದರೂ ಫಲವನ್ನು ಪಡೆಯಂವವನು : ಅಕ್ಷಯಕೀರ್ಶ್ವಿ 
ತುನ್ತಕದ ವಾರ್ದಿಯ ಮೇಲದು ನೋನ್ಹು ಭಕ್ತಿಯಿಂ ಆಕ್ಷಿಮಣಕ್ಕೆ 
ರಮ್ಯಸುರಲೋಕಸುಕಕ್ಕೆ ಭಾಗಿ (ಎಳ 11, ೨೦-೪ ಸು. 700). ೩. ಪುಣ್ಯ 
ವಂತ; ಅದೃಷ್ಟ ಸ್ಪಶಾಲಿ ; ಭಾಗ್ಯಶಾಲಿ. ೪. ಸಮಾನವಾದ ಉತ್ತರಾಧಿ 
ಕಾರವುಳ್ಳವನು ; ಸಮಭಾಗಿ ; ದಾಯಾದ: ೫. ಸ್ವಾಮ್ಯವನ್ನು 
ಪಡೆದವನು; ಮಾಲೀಕ; ಒಡೆಯ. ೬. ಯಾವುದಾದರೂ ಕಾರ್ಯ 
ಭಾರ, ಸಮಾರಂಭ, ಸಾರ್ವಜನಿಕಕಾರ್ಯಗಳಲ್ಲಿ ಸೇರಿರುವವನು, - 
ಮಿಳಿತನಾಗುವವನು ; ಆ ಉತ್ಸವದಲ್ಲಿ ನಾನೂ ಭಾಗಿಯಾಗಿದ್ದೆನು 
(649). [೫ಂ, ಭಾಗಿನ್‌] 

ಭಾಗಿತ್ವ (ನಾ). ಭಾಗಿಯಾಗುವಿಕೆ ; ಭಾಗವಹಿಸುವುದು ; ಪುಲು 
ಗೊಳ್ಳುವುದು : ಒಂದು ಅಕಾರ್ಯದಲ್ಲಿ ಭಾಗವಹಿಸುವುದು ; ಭಾಗಿ 
ಯಾಗುವುದು, ಭಾಗಿತ್ವ (complicity. ೬0೨). [xo.] 


ಭಾಗಿನೇಯ (ನಾ). ೧. ಅಕ್ಕ ಅಥವಾ ತಂಗಿಯ ಮಗ; ಸಹೋದರಿಯ 


ಪುತ್ರ; ಸೋದರಳಿಯ: “ಸ್ವಪಸ್ತ್ರೀಯಃ, ಜಾಮೇಯಃ, ಭಾಗಿನೇಯಃ - 
ಈ ೩ ಒಡಹುಟ್ಟಿದವಳ ಮಗಂ” (ತಉಯು- 69-454) ; ನಿನ್ನ ನಲ್ಲನೆ 
ಗಡಂ ಮದ್ದಾ ಗಿನೇಯಂ (ಅಂಪು- ೩-6೪); ತದೀಯ ಭಾಗಿನೇಯಂ ಮುನ್ನ 
ಮುಳ್ಳೆ ಭಾಗಾಂಶಮೆಲ್ಲಮಂ ತ್ಯಾಗಭೋಗೋಪಭೋಗಾದಿ ವ್ಯಸನಕ್ಕೆ 
ಸದ್ವ್ಯಯಂ ಮಾಡಿ ಕಿಡಿಸಿಯುಂ (ಹುಕನೂ.೨-೫3 ೨). ೨. ದಾಯಾದಿ 1): 
ಶತಕ್ರತು ಮುಕುಳಿತಾಂಜಲಿಪುಟನಾಗಿ ಬಿನ್ನಪಂ ಜಗನ್ನಾಥ ಪಾಂಡವ 
ಮಧ್ಯಮೆನರ್ಜುನನೆಂಬನೆನಗತಿಪ್ರಿಯತನಯಂ ದುರ್ಯೊಧನಂಗೆ ಭಾಗಿ 
ನೇಯಂ ನಿನಗೆ ಮೈದುನನುಮಪ್ಪಂ . , , ಎನೆ (ಗರ. ೪-೦೦6 ನ). 
[ಸಂ.] 


ಭಾಗಿಸು 


ಭಾಗಿಸು (ಕ್ರಿ). ೧. ಪಾಲುಮಾಡು ; ಭಾಗಮಾಡು ; ವಿಭಾಗಿಸು : 
ಭಾವಿಸಿದಂ, ಭಾಗಿಸಿದೆಂ, ಭಾಗಿಸಿದಂ (ರುತ. ೬೪ ಶ್ರೋ). ೨. [ಗಣಿತ] 
ಭಾಗಾಹಾರ ಮಾಡು; ಭಾಗಂ ಎಂಬುದಕ್ಕೆ ಪೆಸರು. _ತವಿಸು, ಭಾಗಿಸು, 
ಉಗಿ (ಕೃವಶಾ- 03-03) ; ಧನದ ಗುಣಕಾರ ಭಾಗಹಾರಂಗಳನಪವರ್ತಿಸಿ 


ಭಾಗಿಸಿ (ಗೊಕ್ಕುತಾ, 5೬-00) ; ೧೨೦ನ್ನು ಎರಡರಿಂದ ಭಾಗಿಸಬೇಕು| 5 


(ಕಾರನ. ೦೦೫). 
ಭಾಗಿಸಿಕೊಳ್ಳು ಎ ಹಂಚಿಕೊಳ್ಳು ; ಪಾಲು ಮಾಡಿಕೊಳ್ಳು: 

ಇಬ್ಬರೂ ಒಂದೇ ಹೊಟ್ಟೆಯ ರಕ್ತಮಾಂಸಗಳನ್ನು ಭಾಗಿಸಿಕೊಂಡು ಬೆಳೆದವ 
ರಾಗಿರುವಾಗ ಪ್ರೇಮಾತಿಶಯವು ಅವರಿಬ್ಬರಲ್ಲಿ ತೋರದೆ ಮತ್ತೆಲ್ಲಿ 
ತೋರೀತು! (ನಟ್ಟು. 60)- [ಭಾಗ + -ಇಸ್ಕು) 

ಭಾಗಿಸುಹ (ನಾ). [ಗಣಿತ] ಭಾಗಿಸುವುದು; ಭಾಗಾಹಾರ : 
ತೆಗೆಯೆನಲು ಭಾಗಿಸುಹಮಕ್ಕುಂ (ಮೂಂಗರಾ. ೦೦೪-೦೦). 

[ಭಾಗಿಸು 4 -ಹ್ಮ(< - ಪೃ) 

ಭಾಗೀದಾರ, ಭಾಗೇದಾರ (ನಾ). ಪಾಲುಗಾರ; ಭಾಗಸ್ಥ . ಈ ಕಂಪನಿ 
ಗಳು ಭಾಗೀದಾರರಿಗೆ ವರ್ಷಕ್ಕೆ ಶೇ`ಡಾ ೬, ರೂಪಾಯಿಯಂತೆ ಲಾಭವನ್ನು 
ಸರುಸರೀವಸಾನದಿಂದ ಕೊಡುತ್ತವೆ (ಕಗ. ೩೦೩) : ಭಾಗೀದಾರರು 
ಪ್ರಾರಂಭದ ಬಂಡವಲಕ್ಕೆ (2೩16-2) ೧೩॥1೬೩1) ಹಣವನ್ನು ಪೂರೈಸಿದವರು. 
(ಯಕ್ಕೆ £)- ಭಾಗೇದಾರ : '`ಭಾಗೇದಾರ- -ಪಂಲುಗಾರ” (ಶಾನಕೋಸ 
೨೩). [+- ಮರಾ. ಭಾಗೀದಾರಾ] 

ಭಾಗೀರಥಿ (ನಾ). ಭಗೀರಥನೆಂಬ ಮಹಾರಾಜನಿಂದ ಭೂಮಿಗೆ ಇಳಿದು 
ಬಂದುದೆಂದಂ ಹೇಳಲಾದ ನದಿ ; ಗಂಗಾನದಿ ; “ಭಾಗೀರಥೀ, ಸುರ 
ಸರಿತ, ವಿಷ್ಣುಪದೀ, ಜಾಹ್ನವೀ, ಗಂಗಾ--ಈ ೫ ಗಂಗೆ? (ಶಣಾಯು- 
6900-50) ; ಬಾರವ್ವ ಭಾಗೀರಥಿ ತೋಜವ್ವ ಜನರಿಗೆ ನಾ ಸ್ನಾನ 
ಮಾಡುವುದು ತೋಜಿವ್ವ ಜನರಿಗೆ (ಫೃರಂದ- ೪-೨3 ಕಂ); ಕೆರಳ್ಳು ಭಾಗೀರಲ್ಲ. 
ಸಮಸ್ತನೃಪಬ್ಭಂದದೊಳ್ತನ್ನ ಮಗನುದ್ದಾಮನಾಗಿರ್ಪನೆಂದುಮಳಿವ 
ನಲ್ಲವಂ. . . ನೀನೆನಗೆ ಸುತರಿಲ್ಲೆನಲ್ಪಹುದೆ ಪೋಗೆಂದೊಡೆ (ಕಟ. 
6-40); ಭಗೀರಥ ಯತ್ನಮಾಡಿ ಭುಗೀರಥಿ ತಂದ. ನಗರದವ ಯತ್ನ 
ಮಾಡಿ ನಗಾ ಕಳಕೊ:ಡ (ಗಾಂ). 

ಭಾಗೀರಥೀನಂದನ- ಗಂಗೆಯ ಮಗ; ಗಾಂಗೇಯಂ; ಭೀಷ್ಮ: ಸಾರಿ 
ದನು ಶರಮಂಚವನು ಭಾಗೀರಥೀನಂದನನು (ಕುಪ್ಮಾರ್ರೋ- ೦೬-೩೬). 
[ಸೆಂ. ಭಾಗೀರಥೀ] 

ಭಾಗುರೆ (ಅ). ಮೆಚ್ಚುಗೆಯನ್ನು ಸೂಚಿಸಂವ ಒಂದು ನಿಪಾತಾವ್ಯಯ: 
ಜಯ ಮರೆಖಯ ಭಾಪರರೆ ಭಾಗುರೆ ರಾಉತೊ ರಾಉತೊ. , . ಕಯ 
ಸಿಂಗ ಬೋಳೆಯನಾಯಃ0೦ (ಎಳ. v1 ಸಾಗರೆ- ೩೨-0೩; 1307). [?] 

ಭಾಗೆ (ನಾ). ೧. ಪಾಲಂ; ಭಾಗ; ಅಂಶ; ಹೋದ ಮೃಗಮಂ ಕಂಡೊಡಿ 
ನಗೆ ನೀನೊಳ್ಳಿದಂ ಆದಲ್ಲಿ ಭಾಗೆಯಂ ವಂಚಿಸೆಂ ಕೊಳ್ಳದಂ. (ಕರ. ರೇ. 
0೩೦-೪); ಅಕ್ಷರಂ ಧರೆಯೊಳೊಬ್ಬರ ಭಾಗೆಗೆ ಬಂದುದಲ್ತು : (ತಳತಂ- ೭); 
ಇನಿತುವಂ ಮೂಜುಭಾಗೆಯ ಮಾಡಿ ಕುಡುವುದು (ಇೌೌಂದಪು- ೦-೬). 
೨. ಹಂಚಿಕೆ; ವಿಭಾಗಿಸುವಿಕೆ ; ವಿಂಗಡಣೆ ; ಮೂವರಿಗಿಂತು ನಾಲ್ಕಜ 
ಪರಿಗಣಿತ ಪರಮಾನ್ನ ಸಂಘಟಿಸಿದುದು ಭಾಗೆಯಲಿ (ತೊರಣ. ೦-೭-೩೦). 
೩. ಐಶ್ವರ್ಯ; ಸಂಪತ್ತು: ಭಾಗೆ ಉಳ್ಳವರ ಮನಿಯಾಗ ಶುಭಕಾರ್ಯ 
ಆಗ ಹುಟ್ಟಿ ಆಗ ಬೆಳದಾವ (ಕತ್ನತಾ-೬೬)- ೪. ಎಡೆ; ಸ್ಥಳ: ಪಂಭಭಾಗೆ 
ಯೆಂಬತ್ತುನಾಲ್ಕುಸಾಸಿರಯೋ! 


ಎತ್ತು 


ಬಾಹುಲ್ಯಮುಮಂಕ್ಕುಂ (ಉಾಸ್ತ್ರೃಟೀ, 
33-00) ; ಗುರುರವಿಗಳುತ್ತುಂಗಭಾಗೆಯಲಿರಲು . . . ಪುತ್ರೋದಯ 
ಗಳಾದವು ಭೂಪ ದಶರಥಗೆ (ಕರಾ. ೦-೬೬). 

ಭಾಗೆ ಮಾಡಿಕೊಳ್‌ - ಹಂಚಿಕೊಳ್ಳು: ಅಮೃತಮಥನಮಂ ಮಾಡುತೀ 


೬೭೨೫ 


ಭಾಗ್ಯವಂತೆ 


ತ್ರಿದಶಾಳಿಗಳ್‌ ನುಡಿದರಲ್ಲಿ ಪುಟ್ಟಿದ ವಸ್ತು ಮೊದಲಾದುದನು ಭಾಗೆ ಮಾಡಿ 
ಕೊಂಡರ* ತಮ್ಮೊಳಗೆ ತಾವೆ ನಿಮಗೆನ್ನದೆ (0880- 03-09). [ಸಂ. ಭಾಗ] 

ಭಾಗೆಕಾಅ (ನಾ). ಭಾಗವಹಿಸುವವನು; ಪಾಲುಗೆೊಳ್ಳುವವನು; ಭಾಗಿ: 
ಆಗದಿರದೀಯಬ್ಬರವು ಕಿವಿಮೂಗು ಮಸುಳಿಸಿದವಳ ಬವರದ ಭಾಗೆಕಾಆರ 
ಬರವು ಭರತಾವರಜ ನೋಡೆನಲು (ಹರಣ. ೩-೩-೦೦). [ಭಾರೆ... ಕಾಲ] 

ಭಾಗೆಗೊಡು (ಕ್ರಿ). ಭಾಗವನ್ನು ಕೊಡು ; ಪಾಲುಕೊಡು: ಪಿತನಳಿದೊಡ 
ನುಜಂಗೆ ಭಾಗೆಗೊಟ್ಟುಳಿದರ್ಥತತಿಯೊಳನುಜೆಯ ಜಂಗಮಾರ್ಚನೆಯ 
ಮಾಡೆಂದು ಸಿತಗಳನ ಪಶಕಿತ್ತು ಪಡಗೇಜುತಗ್ರಜಂ ಶರಧಿಯೊಳು ಮಡಿಯ 
(nese. ೬-೬). [ ಭಾಗೆ 4 ಕೊಡ್ಕು) 

39] ಭಾಗೇದಾರ "ಭಾಗೀದಾರ' ನೋ. 

ಭಾಗ್ಯ (ನಾ). ೧. ಶುಭುಶುಭಕರ್ಮಗಳ ಫಲ ; ವಿಧಿ; ಹಣೆಬರಹ : 
“ಭಾಗಧೇಯಂ, ಭಾಗ್ಯಂ, ವಿಪಾಕಃ, ಭವಿತವೃತಾ-ಈ ೪ 
ಭಾಗ್ಯದ: ಪೆಸರ್‌” (ರಡು. 30-030); ಎಮಗೆ ತಂದೆಯಿತ್ತವನಿತಳಂ 
ಪೊರೆಯುಂಟಿ ತನಗೆ ಭಾಗ್ಯಾಸುರೂಪದಿಂ ಬಾಬಕ್ತಿಮೆಜಗೆವೆಂಬತಿ 
ಮದದಿಂ ನಿನ್ವನುಜರನಿಬರುಂ ಮಾನೋನ್ನತರಣಮೆಜಗರ್‌ (60. 
9೪-೦೬) ; ಬಗೆದೆಗೆಯದೆ ತನ್ನ ಭಾಗ್ಮದ ಫಲವೆಂದು ಬಗೆದು 
ಭಕ್ರಿಯೊಳೆಸಗುವುದು (ತ. ೩-೪); ಪಳಿಯುತೆ 'ನಿಜಭುಗೃವನಾ 
ಯೆಳೆಯಳ್‌ ತೋಳೆತ್ತಿ ಗೋಳಿಡಲ್ಕುಜ್ಜುಗಿಸಲ್‌ (ಕುಂತ. ೬೪-00). 
೨. ಅದೃಷ್ಟ; ಸುದೈವ ; ನಾರಿಯರಿರವ ಪುರುಷನ ಭಾಗ್ಯದೇವತೆಯೊಲವ 
ಕಾಲವನು . . , ವಿಶಿಚಿಸುವೊಡೆ ವಿಧಾತೃಗಳವಲ್ಲ (ಕುನ್ಮಾಣ: ೩-೬೩); 
ಇದು ಭಾಗ್ಯವಿದು ಭಾಗ್ಯವಿದು. ಭಾಗ್ಯವಯ್ಯ ಪದುಮನಾಭನ ಫಾವಭಜನೆ 
ಸುಖವಯ್ಯ (ಶುರಂಡ. ೦-೦೩೨ ಶೂರ); ನಮ್ಮ ಭಾಗ್ಯವಶದಿಂದ ನೀನು 
ಬಂದು ಮಾನ ಉಳಿಸಿದೆ (ನತರಾ, ೫)- “ಭಾಗ್ಯವಂತ' ಪರಾ. ೩. 
ಸುಖ; ಶ್ರೇಯಸ್ಸು, ೪. ಸಿರಿ ; ಐಶ್ವರ್ಯ ; ಸಂಪತ್ತು ; ರತಿಯಿಂ 
ಸೌಂದರ್ಯಸೌಭಾಗ್ಯಮನೊಸಗ[ಯ] ಪೌಲೋಮಿಯಿಂ ಭಾಗ್ಯಮಂ 
ಭಾರತಿಯಿಂ ನಾನಾಕಳಾಕ್‌ಶಲಮನತಿಶಯಂಬೆತ್ತಿರಲ್‌ , . . ಮಹಾದೇವಿ 
ಕಣ್ಣೆಡ್ಡಮಾದಳ್‌ ( ಪೃತೃಶು. ೩-೫೩); ಭಾಗ್ಯದ ಲಕ್ಷ್ಮೀ ಬಾರಮ್ಮ 
ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ (ಕರೆಂರ- ೦-300 ಕಂ); 
ಯೋಗ್ಯತೆಯನೆಣಿಸುವೊಡೆ ನಿಜವೈರಾಗ್ಯದಿಂದಾಧಿಕೃಮೆನಿಸುವ ಭಾಗ್ಯ 
ಮಿರದೈ ಕಂದ (ಗಗ: ೦೬-೨೪); ಭಾಗ್ಯ ಬರುವಂಥಾದ್ದು ಭಾಗಮ್ಮ 
ತಡೆದಾಳೇ ? (ಗಾರ). [ಸಂ.] 

ಭಾಗ್ಯದೈವ (ನಾ). ಅದೃಷ್ಟವನ್ನು ಕೊಡುವ ದೈವ; ಭಾಗ್ಯದೇವತೆ : 
ಕಾಯಿ ಪಳೆಯ ಭಾಗ್ಯದೈವ ಗೆಲುವ ಸಿರಿಯ ಪಡೆಯನು. (88. 6-060)- 

[ಸಂ,] 

ಭಾಗ್ಯಲಕ್ಷ್ಮಿ (ನಾ). ೧. ಭಾಗ್ಯವನ್ನು ಕೊಡುವ ದೇವತೆ ; ಧನಲಕ್ಷ್ಮಿ. 
ವಿ. ಐಶ್ವರ್ಯ; ಸಿರಿ;. ಸಂಪತ್ತು : ಸೇರಲ್‌ ಬರೆ ಭಾಗ್ಯಲಕ್ಷ್ಮಿ ಬಿಡುವನೆ 
ಬಡವಂ (೫ಕುಂತ. ೩೭-೬೩). [ಸಂ, ಭಾಗ್ಯಲಕ್ಷ್ಮೀ ] 

ಭಾಗ್ಯವಂತ (ನಾ). ೧. ಪುಣ್ಯವಂತ; ಅದೃಷ್ಟಶಾಲಿ: ಯೋಗ್ಯರಾಗಿ 
ಭೋಸ್ಯರಾಗಿ ಭಾಗ್ಯವಂತರಾಗಿ ನೀವು (ತರಪ. 0-೭೯ ಅನುಶ 2); ಅವರು 
ತುಂಬ ಭಾಗ್ಯವಂತರು, ಒಳ್ಳೆಯ ಕೆಲಸ ಸಿಕ್ಕಿದೆ (ಕೂ), ೨. ಸಿರಿವಂತ; 
ಐಶ್ವರ್ಯವಂತ : ಇವಳು ಭಾಗ್ಯವಂತರ ಮಗಳೆ? (ಣತಣ: ಬ. 

[ ಸಂ. ಭಾಗ್ಯವತ್‌ ] 

ಭಾಗ್ಯವಂತೆ (ನಾ): ೧. ಪುಣ್ಯವಂತೆ; ಅದೃಷ್ಟಶಾಲಿನಿ : ಅನ್ನೆನಿಸಿದಾಚ 
ಭೂಪನ ಉನ್ತೆ ದಯಾವಂತೆ 'ಭಾಗ್ಯವಂತೆ ನಿತಾಂತಂ ಶಾಸ್ತ್ರೆ . . . ಮಹಾ, 
ದೇವಿಯೆಂಬ ಪೆಸರಿಂದೆಸೆವಳ್‌ (ಎಇ. ೫೫೬ ೦೨-೦೫; 3167; ಆ ಗುಣ 
ಶಾಲಿಯ ಕೈಹಿದಿಯುವ ಹುಡುಗಿ ತುಂಬ ಭಾಗ್ಯವಂತೆ (ಕೂ). ೨. 


40 


ಭಾಗ್ಯಶಾಲಿ 


ಆ ಬಡಹುಡುಗಿ ಸಿರಿವಂತರ ಮುನೆಗೆ ಸೇರಿ 
ಭಾಗ್ಯವಂತೆಯಾದಳು (ಕೂತಿ). [ ಭಾಗ್ಯವಂತ +- ಎ] 
ಭಾಗ್ಯಶಾಲಿ (ನಾ). ಇ ಭಾಗ್ಯವಂತ ೧ : ಎಲೆಲೆ ಬಕುತರ ಭಾಗ್ಯಶಾಲಿಯ 
ಬೆಳೆಗಳಿವೆಲಾ ಶಿವಯೆನುತ ಪದನಳಿನಯುಗಳದಲೊಡಲನೀಡಾಡಿದನು 
ಹರುಷದಲಿ (ಕು್ಶಾಉ- 6-09). [ಸಂ. ಭಾಗ್ಯಶಾಲಿನ್‌] 
ಭಾಗ್ಯಹೀನ (ನಾ). ಅದೃಷ್ಟವಿಲ್ಲದವನು; ದುರದೃಷ್ಟಶಾಲಿ; ನಿರ್ಭಾಗ್ಯ: 
ಅವನು ಯಾರ ಪ್ರೀತಿ ವಿಶ್ವಾಸಗಳೂ ಇಲ್ಲದ ಒಬ್ಬ ಭಾಗ್ಯಹೀನ (6ರಿ)- 
[ ಸಂ. ] 
ಭಾಗ್ಯಾಧೀನ (ನಾ). ಹಿಂದಿನ ಜನ್ಮದ ಪುಣ್ಯಕ್ಕೆ ಅನುಸಾರವಾಗಿ ನಡೆ 
ಯುವುದು ; ದೈವೇಚ್ಛೆ; ದೈವಾಯತ್ತ : ಪೆಂಡಿರೊಳ್‌ ಸರಿಗಂ 
ಡೀಕೆಯ ನೀಂ ಬರ್ದುಂಕಿಪುದು. ಭಾಗ್ಯಾಧೀನಂ (ಕಾಳುಂತ. 3೬-6೩). [ಸಂ,] 
ಭಾಗ್ಯೋದಯ (ನು). ಅದೃಷ್ಟ; ಸುದೈವ : ಭಾಗ್ಯೋದಯವಿಹೀನನು 
ತಾನೆನುತ ಕುರುರಾಯ ಬಸುಸುಯ್ದ (ಕುಣ್ಮಾಳ- ೦-3೪): [೦] 
ಭಾಜಕ (ಗು). ೧. ಭಾಗ ಮಾಡುವ; ವಿಭಾಗಿಸುವ ; "ಸಮಭಾಜಕ 
ವೃತ್ತ' ಪರಾ. (ನಾ). ೨. ಭಾಗಮಾಡುವವನು. ೩. [ಗಣಿತ] 
ಒಂದು ಸಂಖ್ಯೆಯನ್ನು ಯಾವುದರಿಂದ ಭಾಗಿಸಬೇಕೋ ಆ 
ಸಂಖ್ಯೆ: ಮೇಲಿನ ಉದಾಹರಣೆಯಲ್ಲಿ ೧೦೦ ಭಾಜ್ಯವೆಂದೂ ೬೩ 
ಭಾಜಕವೆಂದೂ ಕರೆಯಲ್ಪಡುತ್ತದೆ (ಗ. ೨). [ಸಂ.] 
ಭಾಜನ (ನಾ). ೧. ಭಾಗಿಸುವುದು ; ವಿಭಾಗ ಮಾಡುವುದು. 
ವಿ. ತಟ್ಟೆ, ಬಟ್ಟಲು ಮುಂತಾದ ಯಾವುದೇ ಪಾತ್ರೆ; ಭಾಂಡ: 
"* ಅಮತ್ರಂ, ಭಾಜನಂ: ಪಾತ್ರಂ, ಸ್ಥಾಲಂಈ ೪ ತಳಿಗೆ” 
(ಆಯು. 89-0೭೨) ; ಇದಿರೊಳ್‌ ಸೂಸುವ ಹೇಮಭಾಜನಚಯಕ್ಕತ್ಮಂತ! 
ವಸ್ತ್ರಕ್ಕೆ ಮೆಚ್ಚಿದನರ್ಫಾಭರಣಕ್ಕೆ ಲೆಕ್ಕಮಣಮಿಲ್ಲ (6ಂಘ್ರ- ೪-೩3); 
ಮೂಜಗದೆಅಕಿಯನ ಕಾಲ್ದೊಳೆದಳು ಹೊನ್ನ ಭಾಜನ ಗಂಧವಾರಿಯಲಿ 


ಸಿರಿವಂತೆ; ಧನವಂತೆ : 


(ಪೋಶತ, ೪-೨) ; ಪರಿಮಳಪ್ರಕರಪರಿಮಿಳಿತಭಾಜನಂಗಳನೋಜೆಯಿಂ 
ಪಿಡಿದು .. ಬರ್ಪ ಮಡದಿಯರಿಂದಶಿಸಂಭ್ರಮಂ ನೆಗಳೆ 
(ಉಕ: 6-೫ ವ). ಹಿ ಪಾತ್ರನಾದವನು; ಅರ್ಹ: ಮನುಜಂ 


ವಜ್ರಸಮುದ್ಭವಂ ಶಿಶುತೆಯೊಳ್‌ ವೃದ್ಧತ್ವದೊಳ್‌ ಸೌಖ್ಯಭಾಜನನಕ್ಕುಂ 
೬ ಸೈಲ್ಪಸೌಖ್ಯುಕ್ಕಿ ಭಾಜನನಕ್ಕುಂ ಬಹುಯೋಗದೊಳ ನೆಗಟ್ಹ 
'ವಾಪೀಯೋಗದೊಳ್‌ ಪುಟ್ಟಿದಂ (೫43. ೦೩-೦೭) ; ಸುಣ್ಕಾತ್ಮರಿವರ್ಗತಿಗಂ 
ರಾಜ್ಯಕೃಮೊಪ್ಪೆ ಭಾಜನಮಾದರು (ಎ೪, ೪, ಶಾಸನ. ೦೦೬-೦೦ ; 1123) ; 
ಅನಾಕಿಲೋಜ್ವಲಭಾಗ್ಯಸಂಗ್ರಹಂ ಗೃಹಮಖಿಲಸುಖಭಾಜನಂ 
ತದ್ದೇಶದ (ಶಕ್ಕರಾ. 8-06) ; ಭರತಂ ಮಹಾತ್ಮನೆಸೆದನು . ... ಬಾಲ 
ಹುಷಿಯೆಂಬಂತೆ ಭಾಜನನಾಗಿ ರಾಮಗೌರವಕೆ (ಕ್ರೀರಾನೂ. ೨೬-೬೯೪). 
ಭಾಜನವಾಗು ಎ ಈಡಾಗು ; ಗುರಿಯಾಗು ; ಪಕ್ಕಾಗು ; ನರನ 

ಪಾತಿಗೆ ದ್ರೌಪದಿಯ ತೊತ್ತಿರುಗಳುಪಹಾಸ್ಯಕ್ಕೆ . . . ಭಾಜನವಾದೆನೈ 
(ತುತ್ಮಾಳೆ- ೦೨-೯). [ಸಂ.] 

ಭಾಜನಾಂಗ (ನಾ). [ಜೈನ] ಹತ್ತುಬಗೆಯ ಕಲ್ಪವೃಕ್ಷಗಳಲ್ಲಿ ಒಂದು; 
ಅತ್ಯಮೂಲ್ಯವಾದ ಪಾತ್ರೆಗಳನ್ನು ಕೊಡುವ ಮರ : ಭಾಜನಾಂಗ 
ತರುವಂ ಫೋಲ್ತಂ ಸುರಾಧೀಶ್ವರಂ (6ಂಕ್ಯ- ೭-5೬) ; ಬಹುಭಾಜನಂಗಳಂ 
ನಿರ್ವಹಿಸುವುದವರವರ್ಗೆ  ಭಾಜನಾಂಗಮಹೀಜಂ (ಇಾಂತಿಪು- ೬-೦೦೪) ; 
ಭಾಜನಾಂಗಮೆಂಬುದು ಕನತ್ಶನಕಮಣಿಖಚಿತ ವಿವಿಧಭಾಜನವಿಶೇಷಂಗಳ 
ನೀವುದು (ಜಾವೂಫು. ೪). [ಸಂ,] 

ಬಾಜ್ಯ (ನಾ). ೧. ಭಾಗಮಾಡಬೇಕಾದುದು ; ಭಾಗ ಮಾಡಲ್ಬಡು 
ವುದು ; ಹಂಚಲ್ಪಡುವುದು : ಏಕಪ್ರದೇಶಾದಿಷು ಲೋಕಾಕಾಶೈಕ 
ಪ್ರದೇಶಾದಿಗಳೊಳ್‌ ಭಾಜ್ಯಃ ಪಸರಿಸಲ್ಪಡುವುದು (ತತ್ತ್ಮತ್ರ- 3೩): 


ಜನಂ 


೬೭೨೬ 


35 


35 


40 


48 


ಭಾಟೃವಂತೆ 

೨. (ಪಿತ್ರಾರ್ಜಿತವಾದ ಭೂಮಿ ಮೊದಲಾದುವುಗಳ) ಪಾಲು; 

ಭಾಗ. ೩. [ಗಣಿತ] ಭಾಗಿಸಲ್ಪಡುವ ಅಂಕಿ, - ಸಂಖ್ಯೆ : 

ಮೇಲಿನ ಉದಾಹರಣೆಯಲ್ಲಿ ೧೦೦ ಭಾಜ್ಯವೆಂದೂ: ೬೩ ಭಾಜಕವೆಂದೂ 

ಕರೆಯಲ್ಪಡುತ್ತದೆ. ಭಾಜ್ಯವು ಭಾಜಕದಿಂದ ಕಡಮೆಯಾದಲ್ಲಿ, ಮೊದಲನೆಯ 

ಭಾಗಲಬ್ಧವನ್ನು ೦ ಎಂದು ತೆಗೆದುಕೊಳ್ಳಬೇಕು (144. 3೬): [೫ಂ.] 
ಭಾಟ್ಕ (ನಾ), ೧. ಕೂಲಿ; ಮಜೂರಿ. ೨. ಮನೆ ಮೊದ 

ಲಾದುವುಗಳ ಬಾಡಿಗೆ. [ಸಂ.] 

ಭಾಟ್ಕ (ನಾ). ಹೊಗಳುಭಟ್ಟ ; ಸ್ತುತಿಪಾಠಕ ; ವೈಭವವು... 
ಉತ್ಸಾಹಿಯ, ಉದ್ಯೋಗಿಯ ಮುಂದೆ, ಭಾಟನಂತೆ ಸ್ತುತಿಪಾಠವನ್ನು 
ಹಾಡುತ್ತ ಸಿಂಹಾಸನದ ಹಾದಿಯನ್ನು ತೋರಿಸುವುದಿಲ್ಲವೇ? (ಉದಕ: ೬೫) ; 
ಈ ಭಾಟನ ಮಾತುಗಳನ್ನು ದಿಜ್ಮೂಢರಂತೆ ತನ್ನ ಪಶಿದೇವರು ಕೇಳುತ್ತ 
ಕುಳಿತದ್ದು ವೇಣೂಬಾಯಿಗೆ ಸಹನವಾಗಲಿಲ್ಲ (ಗಂಶಾಯಿ. 0೦೫). 

[ *-ಹಿಂ. ಭಾಟ್‌ ; ಮರಾ. ಭಾಟ./ಸಂ. ಭಟ್ಟ. /ಪ್ರಾ. ಭಟ್ಟ ] 
ಭಾಟಕ (ನಾ). ಬಾಡಿಗೆ : “`ಭ:ಟಕಃ, ಅವಕ್ರಯಃ - ಈ ೨ ಬಾಡಗೆ`' 
(ತಾಯ. ೯೪-9೧೪). [ಸಂ.] 

'ಭಾಟಾ, ಬಾಟಾ, ಬಾಟೆ, ಭಾಟೆ (ನಾ). ದಾರಿ; ಮಾರ್ಗ ; ರಸ್ತೆ: 
"ಭಾಟುಮಾರ್ಗ" ಪರಾ. ಬಾಟಾ : "ಬಾಟಾಮಾರ್ಗ' ಪರಾ.ಬಾಟೆ : 
ಆ ಭಾರಕ್ಕೆ ಮುರಿಯದಂತಹ ಬಲವಾದ ಶಕಟವಾಗಬೇಕು. ಹಳ್ಳ ತಿಟ್ಟು 
ಗಳಲ್ಲಿ ಚಕ್ರಗಳೂ ಅಚ್ಚುಗಳೂ ಮುರಿಯದಂಶಹದೃಢವಾದ ಬಾಟೆಯನ್ನು 
ನಿರ್ಮಿಸಬೇಕಾಗುವುದು (ತರಾ, 306). ಭಾಟೆ: "ಭಾಟೆಮಾರ್ಗ* 
ಪರಾ. ([ .-ತೆಲು, ಬಾಟ. /ಸಂ, ವಾಟ. /ಹಿಂ. ಬಾಟ್‌] 

ಭಾಟಾಮಾರ್ಗ, ಬಾಟಾಮಾರ್ಗ, ಭಾಟಿಮಾರ್ಗ (ನಾ). ಹೆದ್ದಾರಿ; 
“ (ದೇಶದ) ಮುಖ್ಯರಸ್ತೆ ; ಭಾಟಾಮಾರ್ಗ "(೬೫೬-೩೦೩೮ 
310): ಕುಡುಕನಿಗಿರುವ ಲೈಸನ್ಸ್‌ ಯಾರಿಗಿದೆ? . , . ಬಟ್ಟೆಯ ಪರಿ 
ವಿಲ್ಲದೆ. ಭಾಟಾಮಾರ್ಗಗಳಲ್ಲಿ ಅಲೆಯುತ್ತಾನೆ (೪40 0೨); ' ಸಂಚಾರ 
ಮಾಡುವುದಕ್ಕೆ ಭಾಟಾಮಾರ್ಗವಾದ್ದರಿಂದ, . . ಚತ್ರವನ್ನೂ ಏರ್ಪಡಿಸಿ 
ದರು. (ಮಖನಂ. 1, ೦೪). ಬಾಟಾಮಾರ್ಗ : ದಾರೀನು ಬಾಟಾ 
ಮಾರ್ಗವ್ರಾ ? ಕಾಡುದಾರಿ (ತಂಗಾಳ್ಮ, 3೩0); ಶಾನುಭೋಗರು . . 
ಬಾಟುಮಾರ್ಗದಲ್ಲಿ ಅವರ ಊರಾದ ತಳ್ಳೂರಿಗೆ ಹೋಗುತ್ತಿದ್ದರು (ಕನ್ನೂರು. 
೦). ಭಾಟೆಮಾರ್ಗ : ಭಾಟಿಮಾರ್ಗಕ್ಕೆ ಪಾರ್ಶ್ವದಲ್ಲಿ ದುರ್ಗುದಾಸನು 
ಮಾರ್ಗಾಯಾಸದಿಂದ ಕ್ಲಾಂತನಾಗಿ ಮಲಗಿಕೊಂಡು ನಿದ್ರೆಹೋಗುತ್ತಿದ್ದನು 
(ಕೋಹಿನೊ. ೨೩) - [ ಭಾಟಾ -- ಮಾರ್ಗ] 

ಭಾಟಿ (ನಾ). ೧. ಕೂಲಿ; ಮಜೂರಿ. ೨. ಬಾಡಿಗೆ. ೩, ವೇಶೈಯು 
ಸಂಪಾದಿಸುವ ಹಣ. [ಸಂ.] 

ಭಾಟಿಗೆ 'ಭಾಜ್ಬಗೆ' ನೋ. 

ಭಾಟೆ "ಭಾಟಾ' ನೋ. 

ಭಾಟೆಮಾರ್ಗ 'ಭಾಟಾಮಾರ್ಗ' ನೋ. 

ಭಾಟ್ಪಿ (ಗು). ೧. ಕುಮಾರಿಲಭಟ್ಟನಿಗೆ ಸಂಬಂಧಿಸಿದ : `ಭಾಟ್ಟಿಮತ' 
ಪರಾ. (ನಾ). ೨. ಕುಮಾರಿಲಭಟ್ಟನ ಅನುಯಾಯಿ. [ಸು] 

ಭಾಟ್ಸದರ್ಶನ (ನಾ). ಕುಮಾರಿಲಭಟ್ಟನು ಪ್ರತಿಪಾದಿಸಿದ ಮಾಮಾಂಸಾ 
ತತ್ತ್ವ: ಆ [ಹೊ]]ಲಂ ನಾಗವಾವಿಯ [ದಿಗಗ್ಗವಿಗೆಯೆ ಅಲೂರ 
ಎಡೆವಾ ಅನದ [ಕೆ][ಳ]ಗೆ ಭಾಟ್ಟದರ್ಶನವ್ಮಾಖ್ಯಾತೃಗೆ ಮತ್ತರು ೩೫ 
(+48. ೩-೨-509 ; 2088) - [ಸಂ. ] 

ಭಾಟ್ಪಮತ (ನಾ). ಕುಮಾರಿಲಭಟ್ಟನೆಂಬ ವಂಹಾವಿದ್ವಾಂಸನಿಂದ 
ಪ್ರಚುರವಾದ ಮತ; ಪೂರ್ವಮಿನಮಾಂಸಾಶಾಸ್ತ್ರದ ಒಂದು 
ಅವಾಂತರಭೇದ : ಶಿವನಿಗೆ ಕರ್ಮಾಧಿಕಾರಂ ಭಾವಮೆಂಬುದು ಭಾಟ್ಬ 


ಭಾಡಿಗೆ ೬೭೨೭ 


ಮತವು (ಶೇಕ. *-ಬಿ; ಜೈಮಿನೀಯಮಿಮಾಂಸಾಶಾಸ್ತ್ರಕ್ಕೆ ಪ್ರಮುಖ 


ಭಾನಾಭಿ 


ಇಪ್ಪತೈದು ಮತ್ತು ಇಪ್ಪತ್ತಾರನೆಯ ನಕ್ಷತ್ರ. [ಸಂ. ಭಾದ್ರಪದಾ? 


ಪ್ರಚಾರಕನು ಕುಮಾರಿಲಭಟ್ಟ . . . ಇವನ ಮತಕ್ಕೇ ಭಾಟ್ವಿಮತವೆಂದು| | ಭಾನ (ನಾ). ೧. ಕಾಣಿಸುವುದು ; ಗೋಚರಿಸುವುದು ; ಭಾಸವಾಗು 


ಹೆಸರು (ಉಾಕರ- 0೨೪). [ಸಂ.] 

ಭಾಡಿಗೆ "ಬಾಡಗೆ' ನೋ. 

ಭಾಣ (ನಾ). [ಕಾವ್ಯಮಾ]ದಶರೂಪಕಗಳಲ್ಲಿ ಒಂದು; ಏಕಪಾತ್ರಾ 
ಭಿನಯದಿಂದ ಕೂಡಿರುವ; ವಿಟನಿಂದ ವರ್ಣಿಸಲ್ಬಡುವ ಧೂರ್ತ 
ಚರಿತ್ರೆ,-ಏಕಾಂಕರೂಪಕ : ವ್ಯಾಕರಣಕ್ಕೆ ಭಾಣಕ್ಕೆ ಪ್ರಹಸನಕೆ ನವರಸ 
ಗಳಿಗೆ ತನ್ನೊಳು ಧಿಕ್ಕರಿಪ ಕವಿಯಿಲ್ಲದಿರೆ ನೋಡಿ ಮರ್ತೃಲೋಕಕ್ಕಿವನೆ 
ಕವಿಶರಭಭೇರುಂಡನೆಂದು ಪೆಸರಿಕ್ಕಿ ಕರೆದುದು ಕವಿನಿಕರವು (ಶತ. ೨-೩೮); 
ಇದರಲ್ಲಿ ನಾಟಕ, ಪ್ರಕರಣ, ಭಾಣ, ಪ್ರಹಸನ, ಡಿಮ, ವ್ಯಾಯೋಗ, 

'ಮೆವಕಾರ, ವೀಥಿ, ಅಂಕ, ಈಹಾಮೃಗ--ಎಂಬ ಹತ್ತು ವಿಧಗಳಿವೆ 

(ಐಾಂಕ್ರ. 1, 436); ಭಾಣ -ಕಲ್ಪಿತ; ಕಳ್ಳಕಾಕರ ಧೂರ್ತಚರಿತ್ರೆ (ಕರಂ. 
೨೦೪)- [ಸಂ.] 

ಭಾಣಸವೆರ್ಗಡೆ "ಬಾಣಸವೆರ್ಗಡೆ' ನೋ: 

ಭಾಣಸಿಗೆ "ಬಾಣಸಿಗೆ' ನೋ. 

ಭಾಣಸುವೆರ್ಗಡೆ "ಬಾಣಸವೆರ್ಗಡೆ' ನೋ. 

ಭಾತಿ (ನಾ). ಬೆಳಕು ; ಪ್ರಕಾಶ; ಕಾಂತಿ ; ಭಾತಿ ಮಿಗೆ ಉತ್ತುಂಗವೃಷಭ 
ಸಮೇತವಾಗೆಸೆವ ಕೇತನಾನೀಕಪ್ರಕೀರ್ಣದೊಳು , . . ರಂಜಿಸಲು (ಒಕ್ಳ. 
8-೨೦) ; ಜ್ಯೋತಿ ಕತ್ತಲೆಯಲ್ಲಿ ಭಾತಿಯಿಂದುರಿವಂತೆ ಪ್ರೀತಿಯಿಂದೆಸೆವ 
ಶಿವಯೋಗಿ ಜಗಕೆಲ್ಲ ಜ್ಯೋತಿ ತಾನಕ್ಕೂ (ರ್ನ. 890); ಬಸವ ಶರಣೆನೆ. 
ಪಾಪವಳಿವುದು . . . ಬಸವ ಶರಣೆನೆ ಪರಮಪಾವನಭಾತಿ ಸಂದಿಸುಗು 
(೫4. ೩4-0): [ಸಂ.] 

ಭಾತಿಸು (ಕ್ರಿ). ಶೋಭಿಸು; ಪ್ರಕಾಶಿಸಂ; ಈ ತೆರದೊಳಾ ಕಾಶಿ ಸಾತಿಶಯ 
ದಿಂದ ಭಾತಿಸುತಲಿರುತಿರಲು (ಕನುತ- ೭೮). [ಭಾತಿ 4 ಇಸು) 

ಭಾತು (ನಾ). ೧. ಭತ್ತ; ನೆಲ್ಲು: (೪). ೨. ಕುದುಪಲಕ್ಕಿ; ಕುಸಂಬಲಕ್ಕಿ: 
()- ೩. ಅನ್ನ; ಬೋನ; ಆಹಾರ. ೪. ವಿಶೇಷವಾಗಿ ಕೇಸರಿಭಾತು. 
ವಾಂಗೀಭಾತು ಮುಂತಾಗಿ ತುಪ್ಪ. ಸಕ್ಕರೆ ಅಥವಾ ತರಕಾರಿ, 
ಮೃಸಾಲೆ ಮುಂತಾದ ರುಚಿಕರವಾದ ಪದಾರ್ಥಗಳಿಂದ ಸಂಸ್ಕರಿಸಿದ 
ಅನೇಕ ಬಗೆಯ ಕಲಸನ್ನಗಳ ಹೆಸರಿನ ಕೊನೆಯಲ್ಲಿ ಸೇರುವ ಪದ ; 
ಇಂದು ಊಟಕ್ಕೆ ಯಾವುದಾದರೂ ಭಾತು ಮಾಡಬೇಕು (643). “ಬತ್ತ? 
ಪರಾ... [ಇ ಹಿಂ. ಮರಾ, ಭಾತ್‌. /ಸಂ. ಭಕ್ತೆ./ಪ್ಪಾ. ಭತ್ತ] 

ಭಾತ್ಮೃತಿ (ನಾ)- ಭಾ ಭಾ ಎಂಬ ಧ್ವನಿ; ಭಯಂಕರ ಧ್ವನಿ; ಗರ್ಜನೆ; 
ಜರದಜಗರಫೂತ್ಮೃತಿ ಕೇಸರಿಭಾತ್ಮೃತಿ . . . ವಿಡಗಸಮುತ್ಕರಚೀತ್ಕೃತಿ 
ತಿವಿ ವಿಜನದೊಳ್‌ ಬಿಡದೆಸೆಗುಂ (ರಾ೬ಕೇ.೩-೬೨)- [ಸಂ.] 

ಭಾದು (ನಾ). ಭಾದ್ರಪದ : “ನಭಸ್ಮಃ, ಪ್ರೌಷ್ಠಪದ;, ಭಾದ್ರಃ, ಭಾದ್ರ 
ಪದಃ - ಈ ೪ ಭಾದ್ರಪದಮಾಸದ ಹೆಸರುಗಳು” (ಸಿರ್ಕಾಂತಿ- 90)- [ಸಂ] 

ಭಾದ್ರಪದ (ನಾ). ಚಾಂದ್ರಮಾನದ ಹನ್ನೆರಡು ತಿಂಗಳುಗಳಲ್ಲಿ 


ಆರನೆಯದು : “ಭಾದ್ರಪದಮಾಸಮಂ ನಭಸ್ಯವೆಂಬುದು” (ಹಣಯು, 
೦೯-೦೦೪) ; ಸ್ಥಿರಭಾದ್ರಪದಸಿತಾಷ್ಟಮಿಗಿರದೊಬ್ಬಿರೆ . . . ಪುಷ್ಪದಂತ 
ಜಿನಪತಿ ಪರಮಶ್ರೀಮುಕ್ತಿಲಕ್ಷ್ಮಿಯಂ ಕೆಯ್ಕೊಂಡಂ (ಶೃಶ್ತಪು- ೦೪-೩೩): 


ಪಂಚಾಕ್ಷರಾದಿಯಲಿರುವಖಿಳಮಂತ್ರಗಳ ಜಪ. . . ಸ್ತುತಿ ಸುಡುವುದು 

ಭಾವ್ರಪದದಲಿ (೧ಗತಾ. 9-೬೪); ಒಂದು ಕಡೆಯಿಂದ "ಚೈತ್ರ. . . ಭಾದ್ರಪದ 

ಎ *ಫಾಲ್ಗುಣ' ಎಂದು ಒಬ್ಬೊಬ್ಬರನ್ನಾಗಿ ತೋರಿಸಿದರು (ಕಿಂಕತೆ. ೨೨)- 
[ಸಂ,] 

ಭಾದ್ರಪದೆ (ನಾ). ಪೂರ್ವಾಭಾದ್ರಪದೆ ಮತ್ತು ಉತ್ತರಾಭಾದ್ರಪದೆ 

ಗಳೆರಡನ್ನೂ ಕುರಿತಂತೆ ಒಟ್ಟಿಗೆ ಸೇರಿಸಿ ಹೇಳುವ ಶಬ್ದ; 


ಎ 


ವುದು : ಭಾಳದೊಳಮಳಭೂತಿಯ ಭಾನಾ ನಾಲಗೆಯೊಳು ನಾಮಾ 
ಮೃತಪಾನಾ (ಆರೂ. ೬೭); ಮಾನಸವ ಚಿಂತೆವಿಡಿದಂದೊರ್ವನೆರಡಾಗಿ 
ತಾನದಾರೊಳು ವಾದಿಸುವನಂತೆ ಬಾಯಿಂದೇನನೋ ನುಡಿಯುತ್ತ ಕೈಸನ್ನೆ 
ಗೈಯುವನು ಭಾನವೊಂದರೊಳೆರಡು (ಕುಂಕುಕು 60). ೨. ಅರಿವು; 
2 ಳಿವಳಿಕೆ. ೩. ಪರಿವೆ; ಪ್ರಜ್ಞೆ : ಸೂನುಗಳ ಗಾನವನು ಕೇಳುತೆ 

- ಸಭಿಕರು ಭಾನವನು ಮರೆತಂದದಿಂ ಕಣ್ಣೀರ ಸುರಿಸಿದರು (6ಳುತಂ. 
08-೬೬); ಜೋಶಿಯವರು ಸಿಟ್ಟಿನ ಭರದಲ್ಲಿ ಮೈಮೇಲಿನ ಭಾನವನ್ನೇ 
ಮರೆತಂತಿತ್ತು (ಮೂರುರಾ, ೪0); ದಾದಲ್ಯಾ . - . ಭಾನರಹಿತಶಿಲಾಪ್ರತಿದು 
ಯಾಗಿದ್ದ (ರೀತತ. 11 ೨೦೨). ೪. ನೆನಪು; ಜ್ಞಾಪಕ; ಸ್ಮರಣೆ; ಕಾನನದೆ 
ತಮಗಾದ ದುಃವಿದ ಭಾನವನು ಮಾನಿನಿಗೆ ಮೇಣಾ ಜ್ಞಾ ನಿವರನಿಗೆ ಪರವು 
ಹರುಷವೆ ಯಂಂಟು ಮಾಡಿಹುದು (ಕುತ. ೦೩-೨೫). ೫. ಹೊಳಪು ; 
ಪ್ರಕಾಶ. 

ಭಾನತಪ್ಪ ಜ್ಞಾನತಪ್ಪು; ಪ್ರಜ್ಲಾಹೀನನಾಗು ; ಮೈಮರೆ ನ 
ಅವನ ತಂದೆ, ಅಜ್ಜ ಎಲ್ಲ ಕಳ್ಳು ಕುಡಿಯುವುದರಲ್ಲಿ ಭಾರೀ ಹೆಸರು ಹೋದ 
ವರು, ಎಷ್ಟು ಕುಡಿದರೂ ಭಾನತಪ್ಪುವರಲ್ಲ (ತೌರು. ೩೩)... [ಸಂ] 


ಭಾನಗಡಿ. ಬಾನಗಡಿ (ನಾ). ೧. ತೊಡಕು ; ಗೊಂದಲ ; ಜಟಿಲತೆ: 


ಅಲ್ಲಿಂದ ಪತ್ರಗಳು ಯಾವಾಗ ಬರತೊಡಗಿದವೋ ಆಗ ನಮಗೆ ಈ 
ಭಾನಗಡಿ ಲಕ್ಷ್ಮಕ್ಕೆ ಬಂತು .(ಸ್ಮೃತಿಕ- ೧೪): ೨. ಅಚಾತುರ್ಯ; 
ಮಾಡಬಾರದ ಕಾರ್ಯ; ದುರ್ಫಟನೆ ; ಬೆಳೆದ ಹೆಣ್ಣನ್ನು 
ಮನೆಯಲ್ಲಿಟ್ಟುಕೊಂಡು ಬುಳಿತರು. ನಾಳೆ ಏನಾದರೂ ನಿಸ್ತರಿಸಲು 
ಬಾರದ ಭಾನಗಡಿಯಾದರೆ ? (೧೫: ೧೫); ಮತ್ತೇನರೆ ಭಾನಗಡಿ 
ಮಾಡಿರುವರೇನು ? (ಗಳ. ೬೮), ಯಾಕಪ್ಪಾ ಸುರುಮಾಡಿದೆ ಭಾನಗಡಿ 
- ಕಾಮಿನಿಯ ಜೊತೆಗೆ? (ಮುಕ್ತಿ. ೭). ಬಾನಗಡಿ: ೩. ಕುತಂತ್ರ ; 
ಕಿತಾಪತಿ: ನೀಲೀದೇ ಏನಾದ್ರೂ ಬುನಗಡಿ ಇದ್ದಿರಬೇಕು (ಕಮ್ಮಿ, ೦೮); 
ಅವನು ದಂಬನನ್ನು ತನ್ನ ಕ್ರಿಶ್ಚಿಯನ್‌ ಜಾತಿಗೆ ಸೇರಿಸಲು ನಡಸಿರುವಂಥ 
*ಬಾನಗಡಿ'ಗಳೆಲ್ಲ, ಭಟ್ಟರಿಗೆ ಹೊಸವಲ್ಲ (660%: ೩0). 
ಮರಾ. ಭಾನಗಡ] 


ಹ ಭಾನಗೇಡಿ (ನು). ಬುದ್ಧಿ ಇಲ್ಲದವನು ; ಅವಿವೇಕಿ ; ಭಾನಗೇಡಿತನ* 


35 


ಪರಾ. [ಭಾನ 4 ಕೇಡಿ 


ಭಾನಗೇಡಿತನ (ನಾ). ವ್ಯವಹಾರಜ್ಞಾನವಿಲ್ಲದಿರುವಿಕೆ ; ಅವಿವೇಕ: 


ಹೆಚ್ಚಿನ ಕೈಚಳಕ ಉಮೇಶನಿಗೆ ಬಾರದಿದ್ದೆರೂ ನ್ಮಾಯಾನ್ಯಾಯವನ್ನು 
ತಿಳಿದು ಹಟಮಾರಿಯಾಗಿ ಸತ್ಯವನ್ನೇ ಸಾಧಿಸಲು ಮಾತ್ರ ಕಲಿತಿದ್ದನು. 
ಇವನ ಈ ಭಾನಗೇಡಿತನವೇ ಭಟ್ಟರಿಗೆ ಗಂಟಲ ಗುಣವಾಗಿದಿ ತು 

ರ 
(ರಾಕೂಟಿ, ೩6) [ಭಾನಗೇಡಿ 4 ತನ] 


ಭಾನವ (ಗ) ೧. ಸೂರ್ಯನಿಗೆ ಸಂಬಂಧಿಸಿದ. (ನಾ). ೨. 


ಸೂರ್ಯನ ಮಗ. ೩, ಶನಿ: ಭಾನವನುಂ ಮಾಹೇಯನುಂ 
ತಮೋಗ್ರಹಮೆನಿಪರ್‌ (148. ೪-0). [೫0.7 


40 ಭಾನವಿ (ನೂ). ೧. ಸೂರ್ಯನ ಮಗ. ೨. ಶನಿ: ಅದಿತ್ಯನಿಪ್ಪತ್ತು 


46 


ಭಾನವಿಯಯ್ವತ್ತು ನಿಸರ್ಗಭಾನದ ದರಾಸಂವತ್ಸರಕ್ಕೀಶರಪ್ಪ: ವರ್‌ 
(244. ೯-೦೪). [ಸಂ.] 


ಭಾನಾಭಿ (ನಾ). ತೇಜಸ್ಸಿಗೆ ಕೇಂದ್ರವಾಗಿರುವವನು ; ತೇಜೋನಿಧಿ : 


ನಃ ನೀಲಸರೋಜಮಂ ಸೆಣಸುಗುಂ , . , ಊನಮ್ಮಾಡುಗುಂ 
ಜಾನು ಬಾಲೆಯ ಕಂಭಂಗಳನೆಂದೊಡೇವೊಗಬಿಕ್ವಿನೋ ಭಾನಾಭಿಯಂ. 
ನಾಭಿಯಂ (ಶಂಠಾಮಾ- ೧-೯೫). [Xc.] 


ಭಾನಾಮತಿ. 


ಭಾನಾಮತಿ (ನಾ). ಯಕ್ಷಿಣಿ, ಮಾಟ ಮೊದಲಾದ ತಾಂತ್ರಿಕವಿದ್ಯ ; 
ಜಾದೂಗಾರಿಕೆ : ಗುಲ್ಬರ್ಗಜಲ್ಲೆಯಲ್ಲಿ ಭಾನಾಮತಿ ತಾಂತ್ರಿಕವಿದ್ಯೆ 
ಅಷ್ಟೇನೂ ಹೊಸವಿಷಯವಲ್ಲ (6). £ ವಿಕ್ರಮಾದಿತ್ಯರಾಜನ 
ಹೆಂಡತಿಯಾದ *ಭಾನುಮತಿ' ಎಂಬವಳು ಪ್ರಸಿದ್ಧ ಜಾದೂಗಾರಿಣಿ 
ಯಾಗಿದ್ದಳೆಂಬ ಐತಿಹ್ಯವಿದೆ. 

[+ ಹಿಂ. ಭಾನಮತೀ, ಭಾನುಮತೀ ಎ ಜಂದಂಗಾರಿಣಿ ; ಮರಾ. 

ಭಾನಾಮತೀ, ಭಾನುಮತಿ] 

ಭಾನು (ನಾ). ೧. ಹೊಳಪು; ಪ್ರಕಾಶ. ೨. ರಶ್ಮಿ; ಕಿರಣ: 
*ಉಸ್ರಃ . . . ಭಾನುಃ, ಕರಃ, ಪಾದಃ, ವಿರೋಕಃ, ಗೌಃ - ಈ ೩೨ 
ರಶ್ಮಿಗಳೆ ಪೆಸೆರ್‌” (ಕರಾಯು- ಕ); ಮಡದೀ ನೀಂ ಪಡೆವಾ ಸುತಂ 
೬. « ೬ ಬಿಡಿಕುಂ ತನ್ನಯ ತೇಜದಿಂದೆ ಮಿಗುವುದ್ಕದ್ಭಾನುವಂ. ಭಾನುವಂ 
(8೪೨, ೨-63)- ೩. ಸೂರ್ಯ; ಆದಿತ್ಯ : “ಆದಿತ್ಯಃ, ಸವಿಶಾ, . . 
ಭಾನುಃ, ಬ್ರಧ್ನಃ . . . ತ್ರಯಾತನುಃ - ಈ ೪೭್ದಿ ಆದ್ಮಿತನ ಪೆಸರ್‌” 
(ಹಲಾಡು: ೩-೩೬); ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕೆ 
ಭಾನುವಿನುದಯದ ಚಿಂತೆ (೩85- ೩೬೪); ಭಾನು ಶಶಿಕೋಟಿತೇಜೋಗಾತ್ರ 
ತ್ರೈನೇತ್ರ (2ಕ್ರಿಕ0- ೨-೫೩): ಪೊಡವಿಗೆ ಮಂಗಳಂ, ಬಾಂಗೆ ಭಾನು ಪುಟ್ಟಿ 
'ದಂತಿರೆ ದಶರಥಂ ಪುಟ್ಟಿ (೧ಕೂಕ್ಯ ೬-00). ೪. ರಾಜ; ಚಕ್ರವರ್ತಿ. 
೫. [ಗಣಿತ] ಹನ್ನೆರಡು ಎಂಬ ಸಂಖ್ಯೆಯ ಸಂಕೇತ: ಭಾನು 
ಲಘಗಳೆಸೆವ ಚರಣ ತಾನವೆರಡಸಕ್ಕು * « ಭೋಗನಾಮ ಸಾನುರಾಗ 
ಮಪ್ಪದಿಂದು (ಕೊಂಡಿ. $- ೩-೩೨); ಆ ನಿಕೇತನ ಸುತ್ತ ದ್ವಾರವು 
ಭಾನುಸಂಖೆಯೊಳಿಹವು (0ಕಿ. ೨-೩). ೬. [ಛಂದ] ಎರಡು 
ಲಘುಗಳ ಮಧ್ಯೆ ಒಂದು ಗುರುವಿರುವ ಗಣ ; ಜಗಣ (0-೮): 
ವ್ಯೋಮದ್ಧಯಂ ಭಾನುಕಪರ್ದಿಯುಗ್ಮಂ ಶಾಮಾಗಿರಲೈ (ರರೂ: 
೨-೦೦೩). [| 

ಭಾನುಜ (ನಾ). ೧. ಸೂರ್ಯನ ಮಗ. ೨, ಶನಿ. ೩.: ಯಮ: ಆ 
ಭಾನುಜನೊಳು ಉಮೇಶನೊಳು ₹ರಿದಳಳೊಳು ಮೃತ್ಯುವಿನೊಳಂ ಕಾಲ 


ನಾಮಮಕ್ಕಿಂ (ನಗಣ. 0-೩6), ೪ಉ. ಸಂಗ್ರೀವ. ೫. ಕರ್ಣ; 
ವೀರರಿನಿಬರು ನೆರೆದು ರಿಪ್ಪವಿಗಂ ಭಾನುಜನ ಸೂರೆಗೊಟ್ಟರು (ತುರಗ, 
L-04). [ed] 

ಭಾನುಜೆ (ನಾ). ಸೂರ್ಯನ ಮಗಳು; ಯಮುನೆ: ಜಿತಭಾನುಜಿ 
ಗೋಮತಿ ಧೂತಪಾಪೆ ಭಾಸುರತರ ಲೋಕಪಾವನೆ , , , ಕವೇರಕನೈೆ 
(nese. ೨-೭). [ಸೆಂ. ಭಾನುಜಾ] 

ಭಾನುತನುಜ (ನಾ). ೧. ಸೂರ್ಯನ ಮಗ. ೨. ಕರ್ಣ. ೩. 
ಸುಗ್ರೀವ. [Xo.] 


ಭಾನುತನೂಜ (ನಾ). ೧- ಸೂರ್ಯನ ಮಗೆ, ೨. ಕರ್ಣ: ನೀನು 
ಳ್ಳೊಡುಂಟು ಬೆಳ್ಳೊಡೆ ನೀನಿಲ್ಲದಿವೆಲ್ಲಮೊಳವೆ ಭಾನುತನೂಜಾ (ಕಮುದ- ೦೫೩ 
ಶ್ರಯೋ), [ಸಂ.] 

ಭಾನುದಾಸ (ನಾ). ಒಬ್ಬಾತನ ಹೆಸರು: ಆಳು ಎಳದು ಸತ್ತೊನ್‌ ಭಾನು 
ದಾಸನ* ಜಯಮಿತ್ರನ್‌ (ಕೋಂ. ೦೯೩೯,೨೨-೩ ; ಸು. 7150): [ಸಂ] 

ಭಾನುನಂದನ (ನಾ). ೧. ಸೂರ್ಯನ ಮುಗ. ೨. ಸುಗ್ರೀವ : ಆ ಭಾನು 
ನಂದನ ಕವಿದು ಹಳಚಿದ ದಾನವರ ಪಡೆಯ (೧೧. ೩೭-೩೫). ೩. ಶನಿ: 
ಧುನುನಂದನ ಬುಧ ಮಂಗಳರಾ ಬಲವು ತಪ್ಪಿದರೇನು ದೀನನಾಥ ಶ್ರೀ 
ಪುರಂದರವಿಠಲನ ಧ್ಯಾನವುಳ್ಳ ಹರಿದುಸರಿಗೆ (ಫ್ರಕಂರ- ೦-೦೩೮-೩) - [ಸಂ.] 

ಭಾನುಬಿಂಬ (ನಾ). ಸೂರ್ಯಮಂಡಲ : ಉದ್ದ ತಭಾನುಬಿಂಬಮಂ . . . 
'ನಿಜಮುಖದೊಳ್‌. ಪ್ರಗುವ ಮತುಗಜಪತಿವೆರಸಿಂತು ಕನಸು ಪದಿನಾಜು 
ಮನಂಬುಜವದನೆ ಕಂಡಳ್‌ (ಕ್ರತಕ. ೯೯); ಭಾನುಬಿಂಬವ ಮೊಗೆವ 


೬೭೨೮ 


19 


15 


ಭಾಮಂಡಲ 


ಲೌಡೆಯ ಮಾನಸದ ಧಕ್ಕಡರು ಕಲಿ ಪವಮಾನತನಯನ ಮುತ್ತಿಕೊಂಡರು 
ರುಯರಾವುತರು (ಕಾಳ. ೦೯-೦೩)- [ಇಂ.] 

ಭಾನುಮಂತ (ನಾ)- ಕೆರಣಗಳುಳ್ಳವನು ; ಸೂರ್ಯ ; ಮಾನವಮಾನಸ 
ಕಂಜ ಭಾನುವ[ಮ]ತ್ವ ೨ ಭೆನಯನೋತ್ಪಲೇಂದುಕಿರಣಪ್ರಛೆಯಪ್ಪುದು 
ತಪ್ಪದೊಪ್ಪೆಗುಂ (ಕಾತಿಫು. ೩-0೭). [ಸಂ. ಭಾನುಮತ*] 

ಭಾನುಮತಿ (ನಾ, ೧. ತೇಜಸ್ಸುಳ್ಳವಳು ; ಕಾಂತಿವಂತೆ. ೨. 
ದುರ್ಯೋಧನನ ಹೆಂಡತಿ.- ರಾಣಿ; ನೆತ್ತಮನಾಡಿ ಭಾನುಮತಿ 
ಸೋಲ್ತೊಡೆ ಸೋಲಮನೀವುದೆಂದು ಕಾಡುತ್ತಿರೆ ಲಂಬಣಂ ಪಟ್‌ಯೆ 
(ಶಂಶಕಾ- ೯-೬); ನೀನೊಲಿದು ಸಲಹೆಂದು ಮುದದಲಿ ಭಾನುಮತಿ 
ಮೈಯಿಕ್ಕಿದಳು ಮುರಹರನ. ಚರಣದಲಿ (ಕುಠ್ಮಾಉು ಲ): 

[ಸಂ. ಭುನುಮತೀ] 

ಭಾನುಮೊಮ್ಮ (ನಾ). ಸೂರ್ಯನ ಮೊಮ್ಮಗ ; ಕರ್ಣನ ಮಗನಾದ 
ವೃಷಸೇನ : ಪುರುಹೂತಸುತ ಭಾನುಮೊಮ್ಮನ ತರುಬಿ ನಿಲ್ಲಲಾಗು 
ಸುರಿದಂ 'ವೃಷಸೇನನು (ತುರಂಗ- ೬೭-೦೩). [ಭಾನು -(- ಮೊಮ್ಮ] 

ಭಾನುರಿಪು (ನಾ). ಸೂರ್ಯನ ಶತ್ರು; ರಾಹು: “ ಭಾನುರಿಪು 
ಸಿಂಹಿಕುಪ್ರಿಯಸೂನು ತಮಂ ರಾಹು ಗಗನಚರಭುಜಗಂ ಸ್ವರ್ಭಾನು 
ವಿಧುಂತುದನಂತದು ತಾನಕ್ಕುಂ” (ಕಸ್ತು ಕೋ. 4-೬4). [ಸಂ.) 

ಭಾನುರೋಚಿ (ನಾ). ಸೂರ್ಯನ ಪ್ರಕಾಶ,- ಕಾಂತಿ : ಭಾನು 
ರೋಚಿಯಿಂ ಬಸವಳಿದೀ ಧರಾಂಗನೆಗೆ. ಚಂದನಲೇಪನಮಾದುದು , , , 
ಕಾಂತಿ ಸುಧಾಮಯೂಖನಾ' (ಕಾ೩ಕೇ- ೦೦-೬4). [ಸಂ.] 

ಭಾನುವಂಶ (ನಾ). ಸೂರ್ಯನಿಂದ ಪ್ರವೃತ್ತವಾಯಿತೆಂದು ಹೇಳ 
ಲಾದ ಒಂದು ರಾಜಮಸನೆತನ.- ರಾಜಕುಲ; ರಾಮನು ಅವತರಿಸಿದ 
ವಂಶ : ವರಭಾನುವಂಶಲಲಾಮ ನೀ ರಾಮಂಗೆ ಸರಿಯಿಂದ (ಕಣಣ: 
90-೪): [22.] 

ಭಾನುವಾರ (ನಾ). ಒಂದು ವಾರದ ಏಳು ದಿನಗಳಲ್ಲಿ ಮೊದಲನೆಯ 
ದಿನ ; ಸೂರ್ಯನು. ಅಧಿಪತಿಯರಾಗಿರುವ ವಾಶ; ಆದಿತ್ಯವಾರ 
ದೇವರಾಜನನ್ನು : ಕರೆದುಕೊಂಡು ಮುಂದಿನ ಭಾನುವಾರ ಧಾತುಪುರಿಗೆ 
ಹೋಗಬೇಕು (ಕೆಣಾಕ್ಮ.- ೬). [x0.] 
ನುಸುತ (ನಾ). ೧: ಸೂರ್ಯನ ಮಗ. ೨. ಕರ್ಣ : ಪೃಥಿವಿಪತಿ 
ಮಾದ್ರೇಶನನು ಸಾರಥಿಯ ಮಾಡಿದನೊಲವು ಮಿಗಲತಿರಥಭಯಂಕರ 
ಭಾನಂಸುತನಾಹವಕೆ ನಡೆತಂದ (ಕುವ್ಮಾಕ- 6 ಸೂಕರ), [ಸಂ.] 

ಭಾನೆ "ಬಾನ್ಮಿ' ನೋ. 

ಭಾಪು: "ಬಾಪ್ಪ' ನೋ. 

ಭಾಪುಗೊಳ್‌ (ಕ್ರಿ). ಮೆಚ್ಚಿಕೆಯನ್ನು ಪಡೆ: 
ಭುಪುಗೊಳಲೆ ಬಾಳ್ವೆ೦ (ಸಂಸರ. ೩೬-೦೦)- 

[ಭಾಪು (ಇಬಾಪ್ಪು) 4- ಕೊಳ್‌] 

ಭಾಪುರೆ "ಬಾಪ್ಪುರೆ' ನೋ. 

ಭಾಪ್ಟು "ಬಾಪ್ಪ' ನೋ. 

ಭಾಮ (ನಾ). ೧. ಹೊಳಪು; ಪ್ರಕಾಶ. ೨. ಸೂರ್ಯ; ರವಿ, 
೩. ಸಿಟ್ಟು; ಕೋಪ; ಭಾವೋದ್ರೇಕ. ೪. ಸಹೋದರಿಯ ಗಂಡು ; 
ಭಾವ. [ಸಂ.] 

ಭಾಮಂಡಲ, ಭಾಮಂಡಳ (ನಾ). ೧. ಬೆಳಕಿನ ವಲಯ; ತೇಜೋ 
ಮಂಡಲ. ೭. [ಜೈನ] ಅರ್ಹಂತನಿಗಿರಂವ ಅಷ್ಟಪ್ರಾತಿಹಾರ್ಯ 
ಗಳಲ್ಲಿ ಒಂದು ; ಪ್ರಭಾವಲಯ: ಇರೆ ಭಾಮಂಡಲದೀಪ್ತಿಯ 


ಕವಿಯಂ ಮೆಚ್ಚಿಸಿ 


ಪರೆಪುಂ - . . ದಿವಾಕರಹಿಮಕರೇರನಿಕರಪ್ರಚುರರುಚಿಗಳಂ-ಮಸುಳಿಸುಗುಂ 
(ಅಂತೆ. ೦೦-೬) ; ಪೊಮಟ್‌್‌ ಕೇಸರಿಪೀಠಂ ಭಾಮಂಡಲ [ಣ೫ಂ. ೪] 


ಭಾಮಂಡಳ 


ಮೆಸೆಯೆ ನೆಗಟ್ಟಿ ನೊಸೆದಾದಿಜಿನಂ (ತಾಫೂಫು- 0) ; ಭೂಮಂಡಲದೊಳ್‌: 
ನಿನ್ನಿಂ ಭಾಮಂಡಲಮೆಸೆದು ಪಸರಿಸಿರೆ (9೭೪, 6-03), ಭಾಮಂಡಳ : 
ವಿ. ಸುರಭೇರೀಭೂರಿ ಭಾಮಂಡಳಸ್ತೋಮಂ ಭಾಸ್ವದನಂತಬೋಧ ಬಳ 
ದೃಕ್ಸೌಖ್ಯತ್ವ ಲಕ್ಷ್ಮೀಸಮುದ್ಧಾಮಂ ಮಾಟಕ್ಕಿಮುಗಲ್ಕಟ್‌ಂ ಶುಭಮಂ 
ಶ್ರೀವರ್ಧಮಾನಂ ಜಿನಂ(ಶರ್ಥಶ್ರ - ೦-೦). “ಪ್ರಾತಿಪಾರ್ಯ' ಪರಾ. [ಸಂ.] 

'ಭಾವುಂಡಳ 'ಭಾಮಂಡಲ' ನೋ. 

ಭಾಮಟ್ಯ "ಭಾಮಟ್ಯಾ' ನೋ. 

ಭಾಮಟ್ಯಾ, ಭಾವಂಟ್ಯ (ನಾ). (ಉಕ) ಮೋಸಗುರ ; ವಂಚಕ; 
ಧೂರ್ತ : ಇವನು ಯಾವನೋ ಪರಿಚಯದ ಭಾಮಟ್ಕು ಇರಬೇಕು 
(3 43. 13). ಭಾಮಟ್ಯ : ನೀ ಒಬ್ಬನ ಸಭ್ಯಗೃಹಸ್ಥ,, ನಾವೇನು 
ಭಾಮಟ್ಕರಿದ್ದೀವೇನು | (ಣಂ೫ಡು. ೭). [*-ಮರಾ. ಭುಮಟ್ಕಾ] 

ಭಾಮಿನಿ (ನಾ). ೧. (ಕೋಪಸ್ವಭಾವದ) ಸುಂದರ ಸ್ತ್ರೀ ; “ಕೋಪ 
ವೆರಸಿರ್ದ ಸ್ತ್ರೀ ಭಾಮಿನಿಯೆನಿಸುವಳು” (೫೬೧. 00೬) ; ಜಡೆಮುಡಿಯ 
ಜಾಣೆಗೆ ಭಾಳತಳದ ಭಾಮಿನಿಗೆ ತ್ರಿಲೋಚನದ ಲ೦ನೆಗೆ , . . ರಕ್ಷಣಾರ್ಥಂ 
ತಂದೆ ನಿಯಾಮಿಸಿಕೊಟ್ಟ . , , ಷೋಡಶಃಹಸ್ರವಿಳುಸಿನಿಯರ್ವೆರಸು ನಡೆ 
ತಂದು (೧ಕ. ೩-೪0 ನ) ; ಭಾಮಿನಿ ಕೇಳ್ಸೌರಾಷ್ಟದ. ಸೋಮೇಶನ ಭಕ್ತ 
ನಿರ್ಪನೋಹಿಲನು. (ಕೃತರಿ, 3೯-3); ತಿ೦ಗಳಾರಕೆ ಮರಳಿ ಬಹೆನೆಂಬ 
ಭಾಷೆಯಂ ಭಾವಿಸುತೆ ಭಾಮಿನಿ ಸಮಾಧಾನಬುದ್ಧಿಯಿಂ ಮೇಲೇಳುತಲ್ಲಿಂ 
ನಡೆದು (ಕತ್ಪಾಂಗ- ೫೬-0೩೪). ೨. ಹೆಂಗಸು; ಸ್ತ್ರೀ; ಮಹಿಳೆ: 
“ರಾಮಾ, ವಾಮಾ. . , ಭಾಮಿನಿ, ಕಾಮಿನೀ . , . ಯುವತಿ: ಈ ೨೮ 
ಸ್ತ್ರೀಯರ” (ಕಯು- ೭೯-೬೬). ೩. ಇ ಭಾಮಿನೀಷಟ್ಟಿದಿ: ಶರ 
ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕಗಳೆಂದಾಣು ತೆಜಂ, , . 
ಷಟ್ಟದಿ ನಡೆಗುಂ (ಕಂರೋಂಜು. ೩-೩೯ 600) ; ಭೂವಿನುತ ಜೀವಂಧರನ 
ಚರಿತವನು ವೇದಿಸುವೆಸುರು ಭಾಮಿನಿಯ ಷಟ್ಟಾದದಿಂ ಕನ್ನಡದೊಳೊಲಿದು 
(8ಃನಂತ- ೦-೩೪); ಇದು ಶರ್ಕ ಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, 
ವಾರ್ಧಕ ಎಂದುರು ವಿಧವು (ಕಡ. ೯4). [ಸಂ, ಭಾಮಿನೀ] 

ಭಾಮಿನಿವೃತ್ತ (ನಾ). ಇ ಭಾಮಿನೀಷಟ್ಟದಿ : ಈ ತೆಜದೊಳಚ್ಯುತನ 
ನಾಮನ ನೂತನದಿ ವಸುಧಾತಳದ ವಿಖ್ಯಾತಿ ಬಂ ಬಣ್ಣಿಸಿದೆ ಭಾಮಿನಿ 
ವೃತ್ತದಲಿ ನಂನು (೫0೫. ೦). [-ಆಸಂ. ಭಾ: ತ್ತ) 

ಭಾಮಿನೀದೀರ್ಥದ್ವಿಪದಿ (ನಾ). [ಛಂದ] ಭಾಮಿನೀಷಟ್ಟದಿಯ 
ಲಯವನ್ನು ಅನುಸರಿಸಿ ರಚಿಸುವ ಎರಡು ಸಾಲಿನ ಪದ್ಮ : ಭಾಮಿನೀ 
ದೀರ್ಥದ್ವಿಪದಿಯ ಬಂಧ ಸಾಧ್ಯ (ರೋಂ: ೨೬೬). [ಸಂ ] 

ಭಾಮಿನೀವೇದ, (ನಾ). [ಜೈನ] ಪುರುಷವೇದ. ಸ್ವೀವೇದ ಮತ್ತು 
ನಪುಂಸಕವೇದವೆಂಬ ಮೂರು ಬಗೆಯ ವೇದಗಳಲ್ಲಿ ಒಂದು ; 
ಸ್ತ್ರೀವೇದ ; . ಚಾರಿತ್ರಮೋಹನೀಯಕರ್ಮವಿಶೇಷ : ಅಭಿಭವಿಸಿ 
ನಪುಂಸಕವೇದ ಭಾಮಿನೀವೇದಯುಗಳದೊಡನೊಡನೆ. ಜಗದ್ವಿಭು ಹಾಸ್ಯ 
ರತ್ಕರತಿಶೋಕಭಯಜುನುಪ್ಲೆಗಳನುಜುವುಂ ಬೆಂಕೊಂಡಂ (ಪಣ: ೦೪-6೪) 

[೫.7 

ಭಾಮಿನೀಪಟ್ಟದಿ (ನಾ). [ಛಂದ] ಆರು ಬಗೆಯ ಷೆಟ್ಟಿದಿಗಳಲ್ಲಿ ಒಂದು; 
ಪ್ರತಿಪಾದದಲ್ಲಿ ಹದಿನಾಲ್ಕು ಮಾತ್ರೆಗಳಿರುವ ಆರು ಸಾಲಿನ ಮಾತ್ರಾ 
ಗಣ ಛಂದಸ್ಸು ; p “ಮೂರು ಮಾತ್ರೆಯ ಗಣವ ಮುಂದೆ ನಾಲ್ಕು 
ಮಾತ್ರೆಯ ಗಣವು ಬರುವ ಹಾಗೆ ಈ ಗಣಗಳು ಒಂದೆರಡು 
ನಾಲ್ಕೈದನೆಯ ಪಾದಗಳಲ್ಲಿ ಎರಡೆರಡೂ ಮೂರಾರನೆಯ ಪಾದ 
ಗಳಲ್ಲಿ ಮೂರು ಮೂರೂ ಒಂದು ಗುರುವೂ ಇರುವುದು ಭುವಿನೀ 
ಷಟ್ಟದಿ ಎನಿಸುವುದು”. (ಕೃತಿ, ೪): ಸಾಜಕವಿ ಕರ್ಣುಟಲಕ್ಷಣ 
ದೋಜೆಗನು ಕವಿಸಾಳ್ವನಿಂ ಜಿನರಾಜಚರಿತೆಯ ಭಾಮಿನೀಷಟ್ಟಿದಿಯಲುಸು 


೬೭೨೯ 


35 


20 


ಭಾರ 


ರೆಂದು. .. ಬೆಸಸಿದಸು (mm ೦೧೩೪) ; ಕುಮಾರವ್ಯಾಸಭಾರತ: 
ಮತ್ತು ತೊರವೆರಾಮಾಯಣಗಳು ಭಾಮಿನೀಷಟ್ಟದಿಯಲ್ಲಿ ರಚಿತವಾಗಿವೆ. 
(649): ಹಂ: ಭಾಮಿನೀಷಟ್ಟದೀ] 
ಭಾಮೆ (ನಾ). ೧. ಕೋಪಸ್ವಭಾವದ ಹೆಂಗಸು. ೨. ಹೆಂಗಸು; 
ಮಹಿಳೆ ; “ಭಾಮಾ. ಭಾಮಿನೀ, ಈ ೨ ಪೆಣ್‌”. (೧ಳ್ಳ. ೧೮). 
೩. ಸುಂದರಿಯಾದ ಸ್ತ್ರೀ: ಸ್ವಾಮಿ ಸದ್ಗುರು ಸಾಂಪ್ರದಾಯದ 
ಭಾಜಿಯರು ಶ್ರೀಪರ್ವತಂ ಮೊದಲೀ ಮಹಿಯೊಳೊಳರು (೬ಸಳಿ. 
3-೬೨) ; ಬೋಳಧರಾಭಾಮಾಧಿಪತಿ ಮನೋಜ್ಞ ಶ್ರೀಮಹಿತಂ ಪೃಥುಳ 
ಭಾಗ್ಯಮಂ ಪದೆದಿತ್ತಂ (ಉಾ೩೫. ೩-೨೫) ; ಬೆರಗು ಹೊದೆದರ್ಜುನಂ 
ನೋಡುತಿರಲಾ ಭಾಮೆ ಬಂದವೊಲೆ ಹಿಂದಿರುಗಿ ನಿಬಿಡಕುಂತಾರದಲಿ 
ತರುಗುಲ್ಮ ಪರ್ಣಗರ್ಭಂಬೊಕ್ಕೂ ೬೬೬ ಮರೆಯಾದಳಿರದೆ (ಕಶ್ಪಾಂಗ- 
೪೧00), ೪. ಹೆಂಡತಿ ; ಪತ್ನಿ; ಈ ಭೂಮಿ ಈ ಭಾಮೆ ಈ 
ಭೋಗ ಈ ರಾಗ ಬಾರವು ಜತೆಯೊಳು ಬಲ್ಲೆ (ಇಂತಾರ, ೨೪೨-000). 
೫. ಕೃಷ್ಣನ ಪತ್ನಿಯರಲ್ಲಿ ಒಬ್ಬಳು ; ಸತ್ಯಭಾಮೆ; ಇಂತಾ 
ಭಾಮೆಯು ದುಃಖವನಾಂತಿರೆ ಕಂಡು , . , ಪೇಳ್ದಳು (ಶ್ರೀಕ್ಕಶಾ, €). 
[ಸಂ. ಭಾಮಾ] 
ಭಾಯಿ (ನಾ) .ಭ್ರಾತೃಭಾವನೆಯಿಂದ ಒಬ್ಬರನ್ನೊಬ್ಬರು ಸಂಬೋಧಿ 
ಸುವ ಶಬ್ದ ; ಸಮಾಜವಾದಿಗಳು ತಮಗೆ "ಭಾಯಿ" ಎಂದು ಕರೆದು 
ಕೊಳ್ಳುತ್ತಾರೆ (ಕಾರ10, 6) ; ಭಾಯಿ: ಇಂದೋ ನಾಳೆಯೋ ನಿಮ್ಮ 
ಬಿಡುಗಡೆಯಾಗಬಹುದು. (6ರ: ೦೯೦): 
[ * ಹಿಂ. ಮಠಾ. ಭಾಈ./ಪ್ರಾ. ಭನಇ. /ಸಂ. ಭ್ರಾತೃ] 
ಭಾರ (ನಾ). ೧. ಹೊರೆ; ತೂಕ: “ತಿಣ್ಣಮೆನಲ್ಫಾರಂ'' (ಕತುೂ. ೩೦); 
ಮಾತಿಂದ ಬರ್ಕು ಭವಭಾರಘೋರ (೧8ರ: ೪39); ಭೂಭ:ರಚ್ಛೇದವಿನೋದಿ 
ಕೃಷ್ಣನೆಮಗೀಗಾನಂದಸಂದೋಹಮಂ (87. 0-0) ; ಆ . ಹೂಹಗರು 
ಶಿಶುವಿದ್ದಕಿದ್ದಂತೆ ಗಿರಿಭಾರಮಾಗಿ ಬರೆ (ಕ್ರೀಣಕೂ. ೦೮-೪೬) ; ಇರುವೆ 
ಭಾರ ಇರುವೆಗೆ, ಆನೆ ಭಾವ ಆನೆಗೆ (ಣರ). ೨. ತಲೆ, ಹೆಗಲು 
ಮೊದಲಾದವುಗಳ ಮೇಲೆ ಹೊರುವ ಹೊರೆ; ಮೂಟೆ 
ಮೊದಲಾದುವು: "'ವಿವಿಧಃ , ವೀವಧಃ » ಭಾರ; , ಪರ್ಯಾಹಾರಃ- ಈ 
೪ ತಲೆಹೊಟ್‌” (ಸರಾಯು- 033-ಟ3). ೩.ಹೊಣೆಗಾರಿಕೆ; ಜವಾಬ್ದಾರಿ; 
ಕರ್ತವ್ಯ : ಅಂಜದಿರು ಅಳುಕದಿರು ಪರದೆ ೈವಕ್ಕೆ ಅಗದಿರು ಕೂಡಲಸಂಗನ 
ಕೈಯಲು ಈಸುವುದೆನ್ನ ಭಾರ (೨16. ೬೨೨); ಮಳೆ ಬಹಳವಾಗಿ ಕೆಣಕಿ ತುಂಬಿ 
ವೊಡದರು ಎಂದೆಂದೂ ಕಟ? ನಿಂದು ಭಾರವಾಗಿ ಕಟ್ಟಿಕೊಂಡು ಮಾನ್ಯಗದ್ದೆ 
ಯನೂ ಬಿತ್ತಿ ಬೆಳೆದುಕೊಂಬುದು (as: X(s), a0. 400-0೪; 
ಸ6ಯ ಕತ); ರತ್ನಾವಳೀನಾಟಕದ ಅಭಿನಯದ ಭಾರ ನನ್ನ ಮೆ ಲೆ ಬಿತ್ತು 
(೫96. ೩೩). ೪. ಕಷ್ಟಕರವಾದುದು ;. ಕಠಿಣವಾದಂದು : ಈ 
ತೀರ್ಥಕ್ಕೆ ಅನೇಕ ಕೋಟಿ ಉಪಪಾಪಗಳು ಪರಿಹರಿಸುವದು ಯೇನು 
ಭಾರವಾದೀತು (ಆ. ೨). ೫. ಮಹತ್ವ ; ಗುರುತ್ವ ; 
ಪ್ರಾಮುಖ್ಯತೆ : ಧೀರ ಬಿನ್ನವಿಸಿದನು ಕಾರ್ಯದ ಭಾರವನು (ಕುನ್ಮಾಳ. 
೪-೩೦)... ೬. ಅಧಿಕವಾದುದು ; ಹೆಚ್ಚಾದುದು ; ಗುರುತರ 
ವಾದಂದು : ಕೆದಜುದಲೆಗಳ ತೋರಭಾರದ ಮದದ ಮೈಯುಬ್ಬುಗಳ 
ಏಳಂದ್ದುದು (ಕರಣ. ೩-೬-೪) ; ಭಾರವಾದ ವಾಷ್ಠಕ್ಕೆ ಘೋರವಾದ 
ನರಕ (ಣಜ. "ಭಾರಸಂಖೈೆ' ಪರಾ. ೭. ಪ್ರಭಾವ ; ವರ್ಚಸ್ಸು, 
೮. ಹಂಗು ; ಖಣ. ೯. ಹೊರೆಯನ್ನು ಹೊರಲು ಉಪಯೋಗಿ 
ಸೇವ ಕೋಲು... ಆಡ್ಜೆ. ೧೦. [ಗಣಿತ] ಇಪ್ಪತ್ತು ತೊಲೆಗಳ 
ತೂಕ ; « ತೊಲೆಯಂತಿವಿಪ್ಪತ್ತಿರಲೈ ಭಾರಂ” (ಕುಂಗ0. ೦6೪-೧೦); 
ಭಾರಕ್ಕೆ ಪತ್ತು ತೊಲೆಯುಂ ಭಾರಕ್ಕಂ ನೂಜುಸಂಖ್ಯೆ ಬೀಸಗೆಯಕ್ಕುಂ 


ಭಾರಂಕ 


ಭಾರಕ್ಕೆ ಮಣವು ಹತ್ತುಂ ಭಾರಕ್ಕಂತುಗ ದಡೆಯ ತಪ್ಪದು ಗಣಕ 
ಭಾರಕ್ಕಿರ್ಭುಸಿರ ತೊಲೆಯುಂ ಭಾರಕ್ಕಂ ಕರುಷವೆಂಟುಸಾಸಿರಮಕ್ಕುಂ. 
ಭಾರಕೆ ಕಾಲ್ಕರುಷ ಬತ್ತಿಸಾವಿರ ಭಾರಕ್ಕಂ ಮೂವತೆರಡು ಸಹಸ್ರ ಪೊನ್ನಿನ 
ತೂಕಂ ಭಾರಕ್ಕೆ ತೊಲೆಯ ವಿಂಶತಿ (ಕೃತಶಾ. ೨-೦೦): p "ವ್ಯವಹಾರ 
ಗಣಿತ' ದ ಈ ಭಾಗದಲ್ಲಿ 'ಭಾರ' ಕ್ಕೆ ಅಸ್ಪಷ್ಟವಾದ ಅನೇಕ 
ತೂಕದ ಅರ್ಥಗಳನ್ನು ಹೇಳಿದೆ : ಇಪ್ಪತ್ತು ತೊಲೆಗಳಕ್ಕುಂ ಭಾರಂ 
(ಶೃಕಕಾ- ೪-೨೫); ಪೂಜಿಸುತ್ತಿರಲು ದಿನದಿನದಲೆಂಟೆಂಟು ಭಾರದ ಕನಕವನು 
ಮಣಿ ಕೊಡುವುದು (881. 00-4೭-೬); ಆ ವಿಪ್ರರನ್ನು ಪೂಜಿಸಿ , - - 
ಒಂದೊಂದು ಭಾರ ಹೊನ್ನನ್ನು ಕೊಡಬೇಕು (ಂರುಃ. ೪). ೧೧. ಒಂದು 
ರೂಪಾಯಿಯ ತೂಕ ; ಒಂದು ತೊಲ ; (4). 
ಭಾರ ಬರು ಎ (ಉಕ) ದೆದ್ವಹಿಡಿ ; ಭೂತಾವೇಶವಾಗು : ತುಸ 

ಹೊತ್ತಿನ ಮೇಲೆ ನನ್ನ ಮಾತು ಪೂರ ಕೇಳಿಕೊಳ್ಳುವ ಮೊದಲೇ ಭಾರ 
ಬಂದವರ ಹಾಗೆ... ಒದರಾಡಿದರಂತೀ (ಕರುಣ. ೭3). ಭಾರವಾಗು 
= ಹೊರೆಯಾಗು ; ಒಜ್ಜೆಯಾಗು : ಮಕ್ಕಳು ಳು ಚಿಕ್ಕ 
ವರಿರುವಂದು ಸೊಂಟಕೆ ಭಾರವಾಗುವರು (ತಾನ. ೨೨ ; ನಾನಾ 
ಬಗೆಯ ವಾಸನೆಗಳು ಹುಟ್ಟಿದ ಜಾಗಗಳಲ್ಲಿಯೇ ಭಾರವಾಗಿ ಕುಳಿತವು 
(ಶಸುತೂ- ೩09). ಭಾರಹಾಕು ಎ ಜವಾಬ್ದಾರಿಯನ್ನು ಹೊರಿಸಂ ; 
'ಹೊಣೆಯನ್ನು ಒಪ್ಪಿಸು: ದೇವರ ಮೇಲೆ ಭುರಪಾಕ ನಿಶ್ಚಿಂತೆ 
ಯಿಂದಿರುವುದು ಅವರ ಸ್ವಭಾವ (60). [೫ಂ.] 

ಭಾರಂಕ (ನಾ). ೧. ಘೋರವಾದ ಯುದ್ಧ ; ಭಯಂಕರವಾದ 
ಕಾಳಗ: “ಭಾರಂಕಮೆನಲೈ ದಂಡಿ” : (ಕಾರು. ೫); ಕದನವಿದ 
ಭಾರಂಕವಾರಭ್ಯುದಯ'ತಲೆದೋಲುವುದೆೊ ನಮಗೇಕಿದಜ ಚಿಂತೆ ಮುರಾರಿ. 
ಬಲ್ಲನು (ಕುಂಕ್ಕಿಲೀ. ೨-೨೦); ಜರಡನೈ ಭಾರಂರದಾಳಿವ ತರಳನೇ ಸುರ 
ಗಿರಿಯನಾನುವ ಕೊರಳ ಸತ್ವವೆ ' ಶಿವಶಿದೆದುದು. ಮೇಲೆ ಸುರಕಟಕ 
(ಕುನ್ಮಾಳೆ, 30-೩). ೨. -ವೀರಯೋಧ್ಯ-- ಸೈನಿಕ; ವೀರ ರಾವಣಿ 
ಕುಂಭ ತಿಶ್ರಿರನು , , . ಚೂರಿಸುವ ಖಂಡೆಯದ ಕಡುಹಿನ ಭಾರಣೆಯ 
ಭಾರಂರಿದ್ದುದು ಭೂರಿಭೂಷಣಭರಿತ ವೀರಾವೇಶದುಬ್ಬಿನಲಿ (ಹರಣ. 
೬-೦೦-೬). [-೭ಸಂ, ಭಾರಾಂಕ] 

ಭಾರಂಗಿ (ನಂ)- ಒಂದು ಬಗೆಯ ಗ್ರಂಧಿಕದ್ರವ್ಯವನ್ನು ಕೊಡುವ 
ವನಸ್ಪತಿ: ' “ಹಂಜಿಕ್ಕಾ ಬ್ರಾಹ್ಮಣೀ, ಪದ್ಮಾ, ಭಾರ್ಗೀ, ಬ್ರಾಹ್ಮಣ 
ಯಷ್ಟಿಕಾ, ಆಂಗಾರವಲ್ಲೀ, ಬಾಲೇಯಶಾಕ॥ , ಬರ್ಬರ, ವಂದಕಃ 
೯ ಭಾರಂಗೀ ಹೆಸರುಗಳು, ಗಂಟುಭಾರಂಗೀ ಎಂಬುವ ಗ್ರಂಧಿಕದ್ರವ್ಯವು 
ಪುಸಿದೃವಾದದ್ದು, ಕಿರುದೇಗುಗಿಡವೆಂದು ಕೆಲವರೆನ್ನುವರು, ನಾಯಿ 
ತ್ಯಾಗದ ಮರ” (ಸಜ್ಮಾಂತಿ. ೦೩) ; ಪಲಸಾಲಂ , , , ಭಾರಂಗಿ ನೇಳಲೆರಂ 
ಪಾದರಿ ತಾಅಕಿತಂಡಸು (ಶಾರ್ಶ್ಮಫು- ೦೨-೩೪)- 

ಭಾರಂಗ್ಯಾದಿ ಕಷಾಯ ಇ. ಒಂದು ಬಗೆಯ ಕಷಾಯ: ಭಾರಂಗ್ಯಾದಿ 

ಕಷಾಯ, ಗಂಟುಭಾರುಗಿ, ಪುಷ್ಕರಮೂಲ - , . ನೀರಿನಲ್ಲಿ ಕಷಾಯ 
ಮಿ ಅಷ್ಟಾವಶೇಷವಾಗಿ ಕಾಸಿ ಕುಡಿಯೆ ತಾಂದ್ರಿಕಸನ್ನಿ ಗುಣಮಕ್ಕುಂ 
(ನ್ಮ. ೦೩೭). [ಸಂ- ಭಾರಂಗೀ] 

ಭಾರಕ (ನಾ). ೧. ಭಾರವನ್ನು ಹೊರುವ ವ್ಯಕ್ತಿ : ಕೆಲರು ಚತುರ್ವೇದ 
ಭಾರಕರಾದರು (6ದನ. ಮು. ೯-0); ಮನುಜನಾಯಕನಾ ನಿಧಾನದ 
ಕನಕಗಳನೆಲ್ಲವನು ಭಾರಸಜನದ ಶಿರದಲ್ಲಿ ಹೊಜ್ಜಾಸಿ ನಡೆಸಿದನದನು 
ರಕ್ಷಿಸುತ (ತಿಮ್ಮಕ್ಕ ೪-೨೪). ವಿ. ಹೊಣೆಯನ್ನು ಹೊತ್ತವನು; 
ಹೊಣೆಗಾರ : ಧರ್ಮಜನ ವರಮುಖವನು ನಿಂದು ಮಾಡಿಸುವ ಭುರಕ 
ನಸುರಹರನಾ ಮುಕುಂದನಂ ಕಾಣ್ಸುದುಳ್ಳೊಡೆ ತನ್ನ ಕೂಡೆ ನೀಂ ಬಂದು. 
ಸೇವಿಪುದು (ಬಣ. ೪-೬). ೩. ಹೊರೆ; ಭುರ- ೪. ಭಾರ 


೬೭೩೦ 


10 


15 


407 


ಭಾರತ 


ವಾದವನು ; ಹೊರೆಯಾದವನು : ನಿನ್ನ ಮರೆದಜ್ಜತೆಯಿಂ ಚರಿಸುತ್ತ 
ಗರ್ವವಾಂತಾ ಮಹಿತಾತ್ಮರಂ ಜರಿದು ಭೂಮಿಗೆ ಭಾರಕನಾದೆನಕ್ಕಟ 
(ಅಮಶ- ೩೦), ೫. ಸೈನಿಕ; ಯೋಧ : ಊರೊಳೀ ಕಪಿವಾರ್ತೆಯಗಲಕೆ 
ಬೇರುವರಿದುದು ಬೆಜಗುಬಿಂಕದ ಭಾರಕರು ಭಾರಿಸಿತು ಕೋಟಾವಳಯದ 
ಗ್ರದಲಿ (ಓರಣ. ೩-೩-೦). [ಸಂ.] 

ಭಾರಕರ್ತ (ನು), (ಜಗತ್ತಿನ ) ಹೊಣೆಯನ್ನು ನಿರ್ವಹಿಸುವವನು ; 
ದೇವರು; ಭಗವಂತ: ಭಾರಕರ್ತನು ನೀನು ಬಹುಸಂಸಾರಿಯೆಂಬುದ 
ನಿಗಮತತಿ ಕೈವಾರಿಸುತ್ತಿದೆ (ಹಂಸಾ. ೩೬). [ಸಂ, ಭಾರಕರ್ತೃ] 

ಭಾರಕಾರಕ (ಗು). ತೂಕವನ್ನುಂಟುಮಾಡುವ ; ಭಾರವನ್ನುಂಟಂ 
ಮಾಡುವ : ಈ ಸಾಂದ್ರತೆಯು ನೀರಿನ ಸಾಂದ್ರತೆಯನ್ನು ತುಸು ಮಿಗುವ 
ತನಕ, ನೀರು ಭಾರಕಾರತ ಟಾಂಕಿಗಳೆ ಒಳಗೆ ಬರುತ್ತಲೇ ಇರುವುದು 
(6೫ಎ: 00೭). [೫ಂ. 

ಭಾರಕ್ಷಮ (ನಾ)- ಭಾರವನ್ನು ಹೊರಲು ಶಕ್ತವಂದುದು.- 
ಸಮರ್ಥವಾದುದು : “ಧೂರ್ವಹಃ, ಧುರ್ಯಃ, ಧೌರೇಯಃ ಧುರೀಣಃ, 
ಧುರಂಧರ;-- ಭಾರಕ್ಷಮಗಳಾಗಿ ಹೇಜುವ ಎತ್ತು” (ಐತಾ. $).[ಸಂ, ] 

ಭಾರಣೆ, "ಭಾರವಣೆ' ನೋ. 

ಭಾರಣೆ, (ನಾ). ಮಾಟ; ಮೋಡಿ; ಮೇಕರಣವಿದ್ಯೆ : ನೀವೇ 
ಲಿಂಗಜಂಗಮವಾಗಬಲ್ಲಡೆ ನುನಾರೆಂಬುದ ವಿಚಾರಿಸಿಕೊಳ್ಳಿರಣ್ಣಾ , . . 
ಪೂಜೆಯ ಮಾಡುವ ಭಕ್ತಂಗೆ ಭುರಣೆಯ ವಿದ್ಯವ ಹೊತ್ತ ವಿಧಾತನಂತಿರ 
ಬೇಲು (ಕೋನ: ೦೩-೭೩೬); ಭಾರಣೆ ವರನಾಳಿ ಕಡಲೋಟ ಮುಂತಾದ 
ಚಾರುಕೌಶಲ್ಯವಿದೈಗಳ ೬ «ಎ ಪೇಳ್ವೇಲಾಚುರ್ಯರ ಚಾರುಚರಣ ಶರಣೆನಗೆ 
(ಣಗಳು. 0-03) ; ಚಾರಣೆಯ ವಿದ್ಯಮಂ ಸಮರದೊಳ್‌ ತೋಟ್‌ದೊಡೆ 
ಧೀರರೇಂ/ ಮೆಚ್ಚುವರೆ (ಕಂತ). 38-9). " ಭಾನಂಮತಿ ' ಪರಾ. 

[- ಮರಾ, ಭಾರಣೀವಶೀಕರಣವಿದ್ಯೆ ; ಭಾರಣೇ ಇ ಮುತ್ರಮಾಟ 

ಗಳಿಂದ ವಶವಡಿಸಿಕೊಳ್ಳು) 

ಭಾರತ (ನಾ). ೧. ಭರತವಂಶಕ್ಕೆ ಸಂಬಂಧಪಟ್ಟುದು : ಚಾರುಚರಿತ್ರಂ 
ಭರತನಪಾರಗುಣಂ ತನ್ನ ಪೆಸರೊಳಮರ್ದೆಸೆಯೆ ಯಶೋಭಾರಂ 
ಬುಲಮಂಂ ಕಥೆಯಂಂ ಭಾರತಮೆನೆ ನೆಗಚ್ಚಿಂ (ಕಂಕಠಾ-0-೬೬). ೨. ಭರತ 
ವಂಶದಲ್ಲಿ ಹುಟ್ಟಿದವನು. ೩. 'ಹಿಂದೂದೇಶ ; ಭರತಖಂಡ ; 
ಭಾರತವರ್ಷ : ಭಾರತಕ್ಕೆ ಒಂದು ಸ್ಪಷ್ಟ ವ್ಯಕ್ತಿತ್ವವಿದೆ ; ತನ್ನದೇ 
ಎನ್ನುವ ಶ್ರೇಷ್ಠವಾದ ಸಂಸ್ಕೃತಿ ಇದೆ (ಕ್ಯಕರ. 6) ; ಭಾರತದ ರೈಲುದಾರಿ 
ಬೇರೆಬೇರೆ ಅಳತೆಯವು (ರೂಂನ. ೨೦೩). ೪. ಭರತವಂಶಕ್ಕೆ ಸೇರಿದ 
ಪಾಂಡವ ಕೌರವರ ಚರಿತ್ರೆ ಮತ್ತು ಅದನ್ನು ವರ್ಣಿಸುವ, ಸಂಸ್ಕೃತ 
ಭಾಷೆಯಲ್ಲಿ ವ್ಯಾಸಮಹರ್ಷಿಗಳಿಂದ ರಚಿಸಲ್ಪಟ್ಟ ಸುಪ್ರಸಿದ್ಧವಾದ 
ಇತಿಹಾಸಿಮಹಾಕಾವ್ಯ ; ಮಹಾಭಾರತ : ಒಳೆಪೊಕ್ಕು ನೋಡೆ ಭಾರತ 
ದೊಳಗಣ ಕಥೆಯೆಲ್ಲಮಾ ಗದಾಯುದ್ಧದೊಳಂತೊಳಕೊಂಡತ್ತೆನೆ ಸಿಂಹಾ 
ವಳೋಕನಕ್ರಮದಿನಅ ದಂ ಕವಿರನ್ನಂ (ಗರಿಯು. 0-೫ ) ; ಭಾರತ 
ವನ್ನು ಬರೆಯಬೇಕೆಂದು ವ್ಯಾಸರಿಂದ ಪ್ರಾರ್ಥಿಸಲ್ಪಟ್ಟ ಗಣೇಶನು , , , 
ನಿಬಂಧನೆಯನ್ನು ಮಾಡಿದನು, (೫ಕರ. ಇ). ೫. ಹಳಗನ್ನಡದಲ್ಲಿ 
ಪಂಪಕವಿಯು ರಚಿಸಿದ "ವಿಕ್ರಮಾರ್ಜುನವಿಜಯ'ವೆಂಬ ಚಂಪೂ 
ಕಾವ್ಯ ; ಪಂಪಭಾರತ : ಚಲದೊಳ್‌ ದುರ್ಯೊಧನಂ ನನ್ನಯೊಳಿನ 
ತನಯಂ . ., ಧರ್ಮದೊಳ್‌ ನಿರ್ಮಲಚಿತ್ತಂ ಧರ್ಮಪತ್ರಂ ಮಿಗಿಲಿ 
ವರ್ಗಳಿನೀ ಭಾರತಂ ಲೋಕಪೂಜ್ಯಂ (ಶಂಶಳಾ- 09-೬೪), ೬. ಕನ್ನಡ 
ಭಾಷೆಯಲ್ಲಿ ಗದುಗಿನ ನಾರಣಪ್ಪನೆಂಬ ಕವಿಯಿಂದ ರಚಿತವಾದ, 
ಮಹಾಭಾರತದ ಕಥೆಯನ್ನು ವಿವರಿಸಿರುವ ಪ್ರಸಿದ್ಧವಾದ ಪಟ್ಟದೀ 
ಕಾವ್ಯ; ಕರ್ಣಾಟಭಾರತಕಥಾಮಂಜರಿ ; ಕಾವ್ಯಕೆ ಗುರುವೆನಲು ರಚಿಸಿದ 


ಭಾರತವರುಷ 
ಕುಮಾರವ್ಯಾಸ ಭಾರತವ (ಕುಶ್ಶಾಳ-ಂ-0). ೭. ಕುರುಕ್ಷೇತ್ರದಲ್ಲಿ 
ಕೌರವ ಪಾಂಡವರಿಗೆ ನಡೆದ ಯುದ್ಧ ; ಮಹಾಭಾರ ತಯುದ್ಧ : 


ಮಿಕ್ಕ ತೋಳ್ವ! ಲದ ಪೊಡರ್ಪ ಕರ್ಣ ಗುಳ್ಳ ನಿತೇನೆನಗುಂಟಿ ಭಾರತಂ 
ಕಲಹಮಿದಿರ್ಚುವಂ ಹರಿಗನಪ್ಪೊಡೆ ಮೋ ಮೇಕ ನೀಂ ಪಳಂಚಲೆದಪೆಯಣ್ಣ 
(ಕಂಕರಾ. 00-88) ; ಮಾರಿಗೌತಣವಾಯ್ತು ನಾಳಿನ ಭಾರತವು... 
ರಣದಲಿ ಸುಭಟಕೋಟಿಯನು ತೀರಿಸಿಯೆ ಪತಿಯವಸರಕ್ಕೆ ಶರೀರವನು. 
ನೊಕುವೆನು (ಕುಣ್ಠಣ- ೦೦-೨೮). ೮. ಮಹಾಭಾರತಯುದ್ಧವು 
ನಡೆದ ಪ್ರದೇಶ ; ಭರತಕ್ಷೇತ್ರ ; ಕುರುಕ್ಷೇತ್ರ : ಅಂತು ಭಾರತಂ 
ಸಮರಭಾರಾವತಾರಮಾಗೆ (ಗರಾಯು- ೩೭ ನ). ೯. ಭರತಮುನಿಯಿಂದ 
ರಚಿತವಾದ ನಾಟ್ಯಶಾಸ್ತ್ರ. ೧೦. ನಟ; “ ಶೈಲಾಲೀ, ಶೈಲೂಕ£ 

- ಭಾರತಃ, ನಟ - ೬ ನಟ್ಟುವನ ಹೆಸರು” (ಸಿರ್ಕಾಂತಿ- ೩೦೦) ; 
ಭಾರತನಿಯೋಗಾಳಿ ಜನಪದಪಾರವಿಭವಗಳಿಂದ ಪಾರಾವಾರ ಗಂಭೀರಗಳೆಸೆವ 
ನೃಪಸಭೆ ಮೆಖ್‌ವುತಿರಲು (೧. ೦೨೯): ೧೧. [ದ್ವೈತ] ವಾಯು ; 
ಭ. ಅಂದರೆ ಪರಮಾತ್ಮ, ಅವನಲ್ಲಿ ರತರಾಗಿರುವುದರಿಂದ ಭಾರತಯೆಂದು. 
ವಾಯುದೇವರಿಗೆ ಹೆಸರು (ಶತಾರ- ೭-೬ ತಾತ್ಮರ್ಯ). 


೬೭೩೧ 


ಭಾರತದ ಹುಣ್ಣುಮೆ ಎ. ಭಾರತಹುಣ್ಣಿಮೆ : ಈ ಆಳ್ವಿಕೆಯಲ್ಲಿ|" 


ಅದನ್ನು ತಪ್ಪಿಸಿ ಆ ಸ್ಥಳಕ್ಕೆ ಭಾರತದ ಹುಣ್ಮು ಸಮಯಲ್ಲಿ ಹೋಗಲು ಆರಂಭ 
ಮಾಡಿದರು (3 ಅ. ಇಲ). [ಸಂ. 

ಭಾರತವರುಪ (ey = ಭಾರತವರ್ಷ ; ಹಿಮದ ಹೊಬ್ಲಿನ ಸರಸಿಜಿ 
ರವಿಯಂತೆ , , . ಸುರವಿಮಾನಪ್ರೀಣಿಗಳ ನವಪರಿಮಳದ ಪೂರದಲಿ ಭಾರತ 
ವರುಷಳಿದನು ಪಾರ್ಥ ಬಂದನು ಧರ್ಮಜನ ಹೊರೆಗೆ(ಕುಪ್ಮಾಅ- ೦೦-೦೪). 

[| <ಸಂ. ಭಾರತವರ್ಷ ] 

ಭಾರತವರ್ಷ (ನಾ). ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ 
ವ್ಯಾಪಿಸಿರುವ ಹಿಂದೂದೇಶ ; ಭಾರತ ; ಇಂಡಿಯಾ: ವಿಷ್ಣು 
ಪುರುಣದಲ್ಲಿ ಪ್ರಶಂಸಿತವುಗಿರುವ "ಭುರತವರ್ಷ'ದ ಪ್ರಭಾವ ಕಾಂಭೋ 
ಜಾದಿ ಪ್ರದೆ:ಶಗಳಿಗೂ ಪ್ರಸರಿಸಿತು (ಖುಳ್ಳಾರೆ- ೧೦೪ ಬಳ). [ಸಂ,] 

ಭಾರತಹುಣ್ಣಿಮೆ, ಭಾರತಹುಣ್ಣಿವೆ (ನಾ)-ಮಾಘಮಾಸದ ಹುಣ್ಣಿ ಕ್ಲಿಮೆ; 
ವ್ಯಾಸಪೌರ್ಭಮೆ: ಆದಿವಸ 'ಭಾರತಹುಣ್ಣಿ ಕ ಇನ್ನು ಫಾಲ್ಗುಣದ ಆರಂಭ 
ಆಗಲಿದೆ (ಇಕ್ಕ$- 10ಟೆ. ಭಾರತಃ 2 ಭಾರತಹುಣ್ಣಿಃ ವೆ ಓರಣ 
ದಲಿ ಮಿಂದು ಹೂರಣದಾರತಿ ಹ (ಶರಂರ-ರಾ- 3-00೬-6); 
ಸಿಕ್ಕಾಗ ಶಿವರಾತ್ರಿ ಇದ್ದಾ! ಗ ಯುಗಾದಿ ಬಂದಾಗ ಭಾರತಹುಣ್ಣಿಃ ವೆ [Ce 
೩64); ಮಾಘಶುದ್ಧ ೧೫ನೆಯ ದಿವಸ ಭಾರತಹುಣ್ಣಿವೆ. ವ್ಯಾಸರಚಿತ 
ವಾದ ಮಹಾಭಾರತದ ಪೂಜಾ-ಪಠನಗಳೂ ವ್ಯಾಸಯಸಿಪೂಜಿಯೂ ಈ 
ದಿವಸ ದೇವಾಲಯಗಳಲ್ಲಿ ನಡೆಯುತ್ತವೆ. ಈ ಕಾರಣದಿಂದ ಇದು 
ಭಾರತಹುಣ್ಣಿವೆ. (ಐಾಶನ್ಮಿ- ೦೭೩). 

[ ಭಾರತ 4 ಹುಣ್ಣಿಮೆ Fi 

ಭಾರತಹುಣ್ಣಿವೆ 'ಭಾರತಹುಣ್ಣಿಮೆ' ನೋ 

ಭಾರತಾಹವ' (ನಾ). ಮಹಾಭಾರತದ ಯುದ್ಧ ; ವಾರಣದ ಕುಂಭ 
ಸ್ಮಳೆಗಳ ಚಾರುಮೌಕ್ತಿಕನಿಕರವೋ ಮೇಣ್‌ ಭಾರತಃಹವ ಕೌತುಕ್ಳೊ 
ದೆಯರಸಕಿ ನೆಲೆಯಾಯ್ತೊ (ಉನ್ಶಾರೀ. ೪-0). [ಸಂ. ] 

ಭಾರತಿ (ನಾ)- ೧. ಭಾಷೆ; ಮಾತು; ನುಡಿ. ೨. ವಾಣಿ; ಸರಸ್ವ. ತಿ; 
“ವಾಕ್‌ (ಗ್‌), ವಾಣೀ, ಭಾರತೀ, ಭಾಷಾ, ಗೌಃ,ಗೀಃ, ಬಹ್ಮೀಸಂಸ್ಥೆ ತೀ 
ಈ ೮ ಸರಸ್ವತಿಯ ಪೆಸರ್‌' (ಕಣದ. ೩ 5) ; ರತಿಯಂ ಕಳೆಗುಂದಿಪ 
ಭಾರತಿಯಂ ಜಾಣಿಂದೆ ಪಟವ .... . ಆಗ್ಗದ ಸತಿಯರ್‌ (ಇಗ. ೨.೦); 
ಪೌಲೋಮಿಯಿಂ ಭಾಗ್ಯಮಂ ಭಾರತಿಯರ ನಾನಾರಳಾಕೌಶಲಮನತಿಶಯಾ. 
ಬೆತ್ತಿರಲ್‌ , , . ಮಹಾದೇವಿ ಕಣ್ಣೆಡ್ಡಮಾದಳ್‌ 


(ಶಿಸ್ತಫ್ರ, ಲ); 


|e 


ಭಾರತೀಪತಿ 


ಭಾರತಿಯ ಪದ್ಮಪೀಠಂಬೋಲ್‌ ಮುಖಕಮಲಮೊಪ್ಪರೆ . , , ವಾಲ್ಮೀಕಿ 
ತಾನು ಬಟ್ಟೆಯೊಳೆ ಬರುತುಮಿರ್ದಂ (ಗರೂಕ್ಕ. ೪೦-೫೬೭). ೩. ಪಂಡಿತ; 
ವಿದ್ವಾ ಸ; *'ಭಾರತಿಯೆನಲ್ಕೆ ವಿದ್ವಾಂಸನೆನಿಸಿಕ್ಕು'' (ಕಗಗ. ೬೬೨೨) - 
೪. ಆದಿಶಂಕರಾಚಾರ್ಯರ ಪರಂಪರೆಗೆ ಸೇರಿದ ಕೆಲವು ಜಗದ್ಗುರು 
ಗಳು ತಮ್ಮ ಹೆಸರಿನ ವ ಮುಂದೆ ಸೇರಿಸಿಕೊಳ್ಳುವ ಉಪಪದ: ಶೈಂಗೇರಿ 
ಯ ರಾಮಃ ಚೆಂದ್ರಭಾರತಿ ೧೫೦೮ ರಿಂದ ೧೫೬೦ರ ವರೆಗೆ ಪಟ್ಟ ಸಿಸ್ಟಂ ತೆ 
- ತೋರುತ್ತದೆ (ಕಂ3- 1, ೨೦0). ೫. ಒಂದು ಬಗೆಯ ಸ 
ಬಡಗ ಬ್ರಾಹ್ಮೀ. ೬. [ಕಾವ್ಯಮಾ] ನಾಟಕಲಕ್ಷಣ ಕಿ 
ರಣದಲ್ಲಿ ಹೇಳಿರುವ ನಾಲ್ಕು ವೃತ್ತಿಗಳಲ್ಲಿ ಒಂದು: ಭಾರತಿ 
ಸಾತ್ವತಿ ಕೈಶಿಕೆಯಾರಭಟೆಯುಮೆಂಬ ವೃತ್ತಿಯೊಳ್‌ ರಸಮಂ ಸಂಚಾರಿಸುವ 
ಭಾವಮಂ ವಿಸ್ತಾರಿಸುವ ಬೆಡಂಗು ಬೇಜಕ ನೀಲಾಂಜನೆಯಾ ಚ 
೯-೨); ಭಾರತಿ ಸಾತ್ವತಿ ಕೈಶಿಕೆಯಾರಭಟೆಯೆನಿಪ್ಪ ವೃತ್ತಿಗಳ" ನಾಲ್ಕಕ್ಕು 
(ಕಾಮ್ಶಾಕ- ಕಲ) ; ವೃತ್ತಿ ಎಂದರೆ ನಾಟಕದಲ್ಲಿ ಅಭಿನಯಿಸತಕ್ಕೆ. Fs 
ಗಳ ಸ್ವರೂಪ ವಿರೆ:ಷ; ಇದು ಕೈಶಿಕೀ ಸುತ್ವತೀ, ಆರಭಟೀ, ಭಾರತೀ 
ಎಂದು ನಾಲ್ಕು ವಿಧ (ಸರ. ವು ೭. [ಸಂಗೀತ] ಸೌಶ್ರೀನಾದ್ಯ 
ಗಳಲ್ಲಿ ಒಂದು: ತಂತ್ರೀವಾಃ ನದ್ಯಂಗಳು ; ಬಳಿಕ ವಿಪಂಚಿಕೆ . * ಬ್ರಹ್ಮ 
ವೀಣೆ ಸ್ವರವೀಣೆ ಭುಂತಿ ಅಲಾಬುವಲ್ಲಕಿ ಆಕುಶವೀಣೆ . , . ಎಂಬ 
ಮೂವತ್ತು? ಮೂರು ತಂತ್ರೀವಾದ್ಯಂಗಳಲ್ಲಿ (೧೬. ೨೬೭). ೮. ದ್ವೈತ] 
ಮುಖ್ಯಪ್ರಾಣದೇವರ ಪತ್ನಿ; ವಾಯ:ದೇವರ ಪತ್ನಿ; ಮೊ 
ಭಾರತಿದೇವಿಗೆ ಶರಣು ವಾಯುರಮಣಿಗೆ (ಪುರದ. 0-064 ತಬ ; ಭಾರತಿ 
ವಾಣಿ ಈರ್ವರಿಗೆ ಮರುತ ಬ್ರಹ್ಮರು ಉತ್ತಮರು (೫೩ರ. 38-00). 
ಭಾರತೀಕರ್ಣಪೂರ ಎ ೧. ಸರಸ್ವತಿಯ ಓಲೆ, -- ತಾಟಂಕ. ೨. 
ಕವಿ ನಾಗಚಂದ್ರನ ಒಂದು ಬಿರುದು : ಆನಂದಾಶ್ರುವಂ ತಾಳ್ಚಿ ನ್ದಿದನ. 
ವಂಲಯಶಂ ಭಾರತೀಣ: ಪೂರೆಂ (ಕಂರಾನ. 3-೭೭)- ಭಾರತೀಭಾಗಧೇಯ 
= ಸರಸ್ವತಿಯ ಭಾಗ್ಯದಂತಿರುವವನು ; ಸರಸ್ವತಿ 
ಅಭಿವೃದ್ಧಿ “ದಡಿಸುವವನಂ ವಿದ್ವಾ 0ಸ; ದಾನೋತ್ಯರದೊಳ್ಳ ದಾರ 
ಮೆಂತಂತೆಸೆದನಭಿನವಂ ಭುರತೀಭಾಗಧೇಯಂ (ಉ೩ಕೇ. 9-039). ಭಾರತೀ 
ಭಾಳನೇತ್ರ- ವಿದ್ಯೆಯಲ್ಲಿ ಪರಮೇಶ್ವರನಂತಿರುವವನು ; ಉದ್ದಾಮ 
ಪಂಡಿತ: ನಂದನಂ ತದ್ಧೆ ್ಮರಣೀಶಾವಾಸದೊಳ್‌ ಶೋಭಿಸುತಿರೆ. ಬೆಂ 
ಭಾರತೀಭಾಳನೇತ್ರಂ (ತತ್ರ ಪು: ೩-೦೦೪). [ಸೆಂ. ಭಾರತೀ] 

ಭಾರತಿಕ (ಗು). ೧. ಭರತಮುನಿಗೆ ಸಂಬಂಧಪಟ್ಟ ; ಭರತಮುನಿ 
ಯಿಂದ ಪ್ರವೃತ್ತವಾದ : 'ಭಾರತಿಕವಿದ್ಯ' ಪರಾ. (ನಾ). 
೨. ನಾಟ್ಕಕಲಾವಿದ ; ನಟ: ಬೆಸಸಿಂ ಭಾರತಿಕಂಗೆ ನಾಟ್ಯಘಟನ 
ಪ್ರಸ್ತಾಮನುಟೋಪಮಂ (ರಫಿ: ೯-0) ; ಗೀರ್ವಾಣಮಂಗಳಗಾಯ£ರೆ 
ಸಂಗೀತಗಾಯಃ ರಾಗೆ ನಿಳಿಂಪ ಭಾರತಿಕರೆ ನಟ್ಟುವರಾಗೆ ಸನ್ಮಾ ರ್ಗನಾಟಕಾ 
ರಂಭಪ್ರಸ್ತುತಪವಿತ್ರಸೂತ್ರಧಾರನೆ ಮುಂದೆ ನಿಂದು ಪುಷ್ಪಾಂಜಲಿಯಂ 
ಕೆದಅಕಿ (ಕಾಂತಿಫಿ. 00-೩0 ನ); ಭಾರತಿಕನಾಗೆ ಮಂದಸಮಾರಂ ಕೈನೀಲ. 
ದುವುತ್ಸವಧ್ವೆಜೆತತಿಗಳ್‌ (ಕಣಮ. ೪-೨). [xo.] 

ಭಾರತಿಕವಿದ್ಯೆ (ನಾ). ಭರತಮುನಿಯಿಂದ ಪ್ರವೃತ್ತವಾದುದೆನ್ನಲಾದ 
ವಿದ್ಯೆ; ನಾಟ್ಯಶಾಸ್ತ್ರ; ನಾಟ್ಯ! ಕಲೆ; ಭಾರತಿಂವಿದೈೆ ಹೈಯೊಳ್‌ ತೂರ್ಯ 
ತ್ರಿತಯುಮಾಧಾರ್ಯ ಯಾನಭಾವೆಭಂಗಿಯುಮುಂ ನೀತಿಶಾಸ್ತ್ರದೊಳ್‌ ಧರ್ಮಾ 
ರ್ಥಕಾಮೋಪಲಬ್ಮಿತಾತ್ಸರ್ಯಮುಮಂ ಪ್ರತ್ಯೇಕೆಮಧಿವೃಂಜನಮುದುಂ 
ಮಾಬ್ಬಿಂ (ಅನಂತು: ೬-೯ ಠ). [೫ಂ, ಭಾರತಿಕವಿದ್ಯಾ] 

ಭಾರತೀಪತಿ (ನಾ). ಸರಸ್ವತಿಯ ಗಂಡ; ಬ್ರಹ್ಮ: ಭಾರತೀಪತಿ 
ಚತುರಪರಿಮಿತೋದಾರ ಗಂಭೀರಭಾಷಿತಂಗಳಿಂ ಬನ್ನಪೆಂಗೆಯ್ಕೆ [oS 
3-೩೬ ಐ). [ಸಂ.] 


ಭಾರತೀಯ 


ಭಾರತೀಯ (ಗು). ೧. ಭಾರತಕ್ಕೆ ಸಂಬಂಧಪಟ್ಟಿ; ಭಾರತದೇಶಕ್ಕೆ 
ಸೇರಿದ : "ಭಾರತೀಯ ಸಂಪ್ರದಾಯ' ಪರಾ. (ನಾ). ೨. ಭರತ 
ಖಂಡದಲ್ಲಿ ಹುಟ್ಟಿ: ದವನಂ; ಭಾರತರಾಷ್ಟ್ರ ದ ಪ್ರಜೆ: 'ಭಾರತವೆಲ್ಲ 
ಒಂದೇ ದೇಶ, ಭಾರತೀಯರೆಲ್ಲ ಒಂದೇ ಜನಾನಿಗವೆಂಬುದು. ಈ ದೇಶದಲ್ಲಿ 
ಈ ಜನದಲ್ಲಿ ಒಂದೇ ಸಂಸ್ಕೃತಿ ಇರುವುದರಿಂದ ಇದಕ್ಕೆ ಸಂದೇಹವೇ ಇಲ್ಲ 
(ಉಂಡ. ೪); ಪ್ರಾಚೀನಭಾರತೀಯರ ತತ್ತ್ವವಿಚಾರಗಳ ಭಾಷಾಂತರ 
ಅಥವಾ ಸಂಗ್ರ ಹವು ಸ್ವಾಭಾವಿಕವಾಗಿಯೇ ಬಹು ವ್ಯತ್ಸಾದವಾಗಿರಬಹುದು 
(ಘಾತ. 00 ಶುನ್ನುಂ). [೫ಂ.] 

ಭಾರತೀಯತೆ (ನಾ). ಭಾರತೀಯನಾಗಿರಂವಿಕೆ ; 
ಈ ತೆರನಾದ ದೇಶಪ್ರೇಮ ಮತ್ತು 
ದಲ್ಲಿಯೂ . . . 


ಭಾರತೀಯತ್ವ : 

ಭಾರತೀಯತೆ ಆತನ ವೇಷಭೂಷಣ 

ವಿದ್ದು ಕಾಣುತ್ತಿದ್ದವು (ಸಸ್ಮಕ. 0೩೦)- 

(ಸೆಂ. ಭಾರತೀಯತಾ] 

ಭಾರತೀಯತ್ವ (ನಂ): = ಭಾರತೀಯತೆ: ಒಮ್ಮೆಗೇ ಪಾತಿಪ್ರುತ್ಮ, 
ಉದ್ದೀಪನ, ಮೃದುತ್ವ - ಲಕ್ಷಣಗಳನ್ನು ವ್ಯಕ್ತಪಡಿಸುವ ಅಜಂತಾ 
ಹೆಣ್ಣುಗಳಲ್ಲಿ ಒಂದು ವಿಶಿಷ್ಟ ಭಾರತೀಯತ್ವವನ್ನು ಕಾಣಬಹುದ್ಧ 
(೫ರರ- 33೬). [ಸಂ.] 

ಭಂರತೀಯಸಂಪ್ರದಾಯ (ನಾ)- ಭರತಖಂಡದಲ್ಲಿ ಅನೂಚಾನವಾಗಿ 
ನಡೆದುಕೊಂಡು ಬಂದಿರುವ ನಡವಳಿಕೆ, - ಪದ್ಧತಿ, - ಆಚಾರ; 
ಸಂಸ್ಕೃತಿಯ ದೃಷ್ಟಿಯಿಂದ ಹಿಮವತ್ಸೇತುಪರ್ಯಂತ್ರೆ ಒಂದೇ ವಿಧವಾದ 
ಭಾರತೀಯಸಂಪ್ರದಾಯ ಸ್ಥಿರವಾಯಿತು (ಖುಳ್ಕಾರೆ: 006 ರೀ). [ಸಂ.) 

ಭಾರತೀಯಸಂಸ್ಕೃತಿ (ನಾ). ಭರತಖಂಡದ ಜನತೆಯ, ಮಾನಸಿಕ 
ಸಾಧನೆ ; ಭಾರತೀಯರ ಬೌದ್ಧಿಕಸಿದ್ದಿ : ಭಾರತೀಯಸಂಸ್ಕೃತಿಯನ್ನು 
ವೈದಿಕಸಂಸ್ಕೃತಿ ಎಂದು. ಹೇಳುವುದರಲ್ಲಿ “ಚಿತ ವಿದೆ (ಹುಕ್ಕಾರ- ೯೬ ೫). 

[ಸಂ.] 

ಭಾರತೇಯ (ನಾ). ಇ ಭಾರತೀಯ ೨ ; ಪತ್ರಿಣಿಮಾತ್ರದಲ್ಲಿ ಜೀವವನ್ನು 

ಆದಿಯಿಂದ ಒಪ್ಪಿ ಕೊಂಡು ಬಂದಿರುವವರು ಭಾರತೇಯರು (ತಣ). 
[ಇಂ.] 

ಭಾರದಡಿ (ನಾ). (ಉಕ) ದೊಡ್ಡತನ; ಗೌರವ; . ಸಾಮಂತನು 
ಏನಾದರೂ ಕೃಷ್ಣತನಯನ ಮೇಲೆ ಆಪನಂಬಿಕೆ ಮಾಡತಕ್ಕ ಮನುಷ್ಯನೇ 
ಇದ್ದಿಲ್ಲ. ಮೇಲಾಗಿ ಅವರ ತಾಯಿಯು " ಭಾರದಡಿ 'ಯ ಹೆಣ್ಣು ಮಗಳು 
(ನರ್‌ ೦೦೨). 

[*-ಮರಾ. ಭಾರಧಡೀ ಇ ಭಾರವಾದ ವಸ್ತು; ದೊಡ್ಡಸಾಮಾನು] 

ಭಾರದ್ವಾಜ (ನಾ)-೧. ಭರದ್ವಾಜನೆಂಬ ಮಹರ್ಷಿಗೆ ಸಂಬಂಧಿಸಿದುದು: 
ಭಾರದ್ವಾ ಜವಿಶಾಲಗೋತ್ರಮನುದಂಚದ್ಸಾರತಕ್ಷೇತ್ರಮಂ . , . ಸಾರಂಚಿ 
ತ್ರೆಸೆವಂತಲಂಕರಿಸಿತೆಂಬಾಗಳ್‌ (ರರ್ಮವಾ, ೦-೮೦). ವಿ. ಭರದ್ವಾಜ 
ಮುನಿಯಿಂದ' ಪ್ರವೃತ್ತವಾದ ಗೋತ್ರದಲ್ಲಿ ಹುಟ್ಟಿದವನು. 
೩. ಭರದ್ವಾಜನ ಮಗ; ದ್ರೋಣ: ಅಂತು ಭಾರಬ್ವಾಜನಾಗಾಮಿಕಿ 
ಸಂಗ್ರಾಮರುಗಕ್ಕೆ ಪಾತ್ರಂಗಳಂ  ಸಮೆಯಿಸುವ ಸೂತ್ರಧಾರನಂತೆ 
ಶಸ್ತ್ರವಿದ್ಯಾಭ್ಯಾಸಂಗೆಯ್ಬುತ್ತಿರೆ (ಶುಶಠಾ- ೨-೩೯ 5) ; ಓಜಂ ಗಡ ಚಿಃ 
ಭಾರದ್ವಾಜಂ ಗಡ ಬಿಲ್ಲ ಬಲ್ಮೆಯುಂ ಕುಲಮುಂ ನಿರ್ವ್ಯಾಜಂ 
ಮಸುಟ್ಟುವು ಪಾಂಡುತನೂಜರ ಪಕ್ಕಮೊಳೆ ಪಾಲ್‌ಗಿಡೆ ನೆಗಟ್ಟುದಣಂ, 
(ಗರಯ. 3-06); ನೃಪಾಲಶ್ರೇಣಿಯನು ಶಸ್ತ್ರಾಸ್ತ್ರ ಕಳೆಯಲಿ.ಜಾಣರನು 
ಮಾಡಿದನು ಭಾರದ್ವಾಜಮುನಿಯಂದು (ಕುಠ್ಮಾಂ- ೬-33). ೪. ಸಪ್ತರ್ಷಿ 
ಗಳಲ್ಲಿ ಒಬ್ಬ; ಭರದ್ವಾಜ. ೫. ಒಂದಂ ಬಗೆಯ. ಹಕ್ಕಿ; 
ಹೆಗ್ಗಾರ:. ವಲಿಯ ಭಾರದ್ವಾಜ ಪಿಕ ಪಿಂಗಲಿ , , . ಶಿಖಿ ಮಡ 
ಗೊಳಲೆ ಮುಖ್ಯವಿಹಂಗವಿವೆ ವೈದೇಹಿ ನೋಡೆಂದ (ತೊರರಾ- ೩-೦-೩೩); 


೬೭೩೨ 


30 


ಭಾರವಣೆ 


ಹರಿಣ ಭಾರದ್ವಾಜ ಹಂಗಂಗಳು ತಡೆಯೆ-ನರಿ ನವಿಲು ನಕುಳ ವಾಯಸಂ 


ಗಳು ತಿರ್ದೆ ಶುಭಶಕುನಂಗಳು (21-038); ಕಂಗೊಳಿಪ `ಕೊಂಚೆ. 
ಭಾರದ್ವಾಜ ಚೆಂಬೋತ . - . ಪಿಂಗಳಿಕ ಸಾಲ್ವ 'ನರಳಿಗನಸಗವಕ್ಕಿಗಳ 


ಸಂಗಮೊಪ್ಪಿರ್ದವಲ್ಲಿ (ಕುಳ್ಮಾಂಗ- ೦೦-೫). ೪. ೫; ಬಂಧುರ ಭಾರದ್ವಾಜ 
ಶಾಂಡಿಲ್ಕಕ ಶುಕ ವಿಮದಾಗಸ್ತೆ ಕಂ ತಾಪಸಪ್ರೋತ್ಕರಮಂ ಸೋಮಾರ್ಕ 
ರುಕ್ಷಾಂಚಿತಮದು ನಭಮಂ ಪೋಲ್ತು ಚೆಲ್ಹಾಯ್ತರಣ್ಯಂ (st. ೩-ಬ)- 
೬. ಅಗಸ್ಟ ಸ್ಯ. ೭. ಅಂಗಾರಕಗ್ರಹ. [ಸಂ. ಕ] 

ಭಾರದ್ವಾಜತನೂಜ (ನಾ). ಭಾರದ್ವಾಜಯಪಷಿಯ ಮಗ ; ದ್ರೋಣ: 
ಭಾರದ್ವಾಜತನೂಜಂ ಚಾರುಗುಣಂ್‌ ದ್ರೋಣನೆಂಬಂ. . . ಜಾವಿಸುತ 
ಜುಪವಿದು, ೈಧಾರಂ (೧ಂ೫ರ- ೦೦-೩4). [ಸಂ:] 

ಭಾರದ್ವಾಜಿ (ನಾ). ಕಾಡುಹತ್ತಿಗಿಡ : “ಆ ಹತ್ತಿಯ ಗಿಡು ಅಡವಿಯಲ್ಲಿ 
ಹುಟ್ಟಿದರೆ ಭಾರದ್ವಾಜಿಯೆನಿಸುಗು” (೫30: ೦೦೦). [ಸಂ, ಭಾರದ್ದಾ ಜೀ] 

ಭಾರಯಷ್ಟಿ (ನಾ). ಭಾರವನ್ನು ಹೊರುವ ಕಂಬಿ, ಅಡ್ಡೆ; "ಭಾರ 
ಯಷ್ಟಿಃ, ವಿಹೆಂಗಿಕಾಈ ೨ ಕಾ(ಚಿ)ಸಿನ ಕಂಬಿ” (ನಂದ. ೧೨೫. -t). 

[ಸಂ. 


ಭಾರಯಿಸು `ಭಾರಿಸು' ನೋ. 

ಭಾರವಡ್ಡಿಗೆ "ಬಾರವಟ್ಟಿಗೆ' ನೋ. 

ಭಾರವಣೆ, ಭಾರಣೆ, (ನಾ). ೧. ಹೊರೆ ; ತೂಕ ; ಭಾರ. ೨. ಹೆಚ್ಚಳ ; 
ಆಧಿಕ್ಯ; ಅತಿಶಯ: ಶಿವನರ್ಚನೆಯ ಹರಿವರಿಯ ಶರಣರ ಶಿರತಿಜೆಯ 
ಭಾರವಣೆಯ ಮೇಲೆ ಮೆಲ್ಲನೆ'ನರ್ತನದ ನಟನೆ ಮೈ ಸಂದು ಕೈವೀಸಿ ನಡೆದು 
ಬರೆ (ಕರೆ. ೦೦೦-೦); ಛು: ಧಿಷ್ಕಿರ ವೀರನಿಂದಿವ್ಮ್ನ ಡಿಯ ನೇಹದ ಭಾರ 
ವಣೆ ತೋಳುಪುದಿದೇನೈ ಕರ್ಣನಾರೆಂದ (ಕುಠ್ಮಾಕ- ೨೬-೨೪) ; ಬರುತ 
ಕಂಡನು ತೊಳಗಿ ತೋಲುವ ಶಿರದ ಸಿರಿಪಾದುಕೆಯ ಪುಳಕಾಂಟರದೆ ಭಾರ 
ವಣೆಯಲಿ ಬಳುಕುವ ಭದ್ರಕಾಯನನು (ರಗ. ೩-0-೩೬). ೩. ಹಿರಿಮೆ % 
ಪೆಂಪು; ಘನತೆ ; ಠೀವಿ: ಕಡುವುನದ ಕಲಿ ರಾಜಪುತ್ರರ"ನಡುವೆ ಮೈ 
ಪರಿಮಳದಿ ದೆಸೆ ಕಂಪಿಡಲು ಭಾರವಣೆಯಲಿ ಬಂದನು ಕರ್ಣನೋಲಗಕಿ 
(ಕುಪ್ಶಾರ್ರೋ- 0-09)- ೪. ಆಡಂಬರ; ಅಟಾಟೋಪ; ಕೋಲಾಹಲ : 
ಬವರಿಯಲಿ ಪಯವಾಡಿನಲಿ ಮೆ ಲವಣಿಯಲಿ ಬಿನ್ನಾಣದಲಿ ಭಾರವಣೆ 
ಯಲಿ. . . ಕೌರವಮಹೀಪತಿ ತೋಲದನು ಶ್ರಮವನು ಕಠಾರಿಯಲಿ 
ಗ 05೧1 ಗ್ಗ ಪ್ರತಿಭಟನಭಾರವಣೆ ಲೇಸೈ ಕರ್ಣ (ಕುನ್ಕಾರಿ, 6-04). 
ಭಾರಣೆ, : ೧. “ಭಾರಣೆಯೆನೆ ಬಲುಭಾರಂ” (a. 3೪); ಸಾರಪರಿಮಳ 
ವಸ್ತುಗಳ ಬಲುಭಾರಣೆಯ ಪೆಟ್ಟಿಗೆಗಳೊಟ್ಟಿತು (ಕನಾ. ೦೬-೨೮); 
ಜಗತಿ ಜರಿದುದು ರಣದ ಹೆಣವೆಟ್ಟಗಳ ಭಾರಣೆಗೆ (ಹರರ: ೬-೦೩-೨); 
ಭಾರಣೆಯ ಗಂಡಶೈಲಗಳೆಲ್ಲ ಗಮನದುರು ಮಾರುತನ ಗತಿವಿಡಿದು 


ಪಡಿಬಲವು ಮುಂಕೂಂಡು ಧಾರಿಣೀಶನ , ಸುತ್ತಿ ಪೋಪಂತದೇಂ 
ಬೆಡಗ ತೋರುವುದೊ ತತ್ಸಮಯದಿ (ಕಣಣ. ೩-೦-೨೦), ವಿ. 
ಕುಣಿವ ಕುದುರೆಯ ಮದದ ಬಲುಭಾರಣೆಯಲೊಲೆವಾನೆ! 


ತಿವಿದಗಿವ ಭಟರೊಡ್ಡಣೆ ಸಘಾಡಿಸಿತೆರಡು ಬಲದಲಿ (ಕವಾಟ. ೨-೩); 
ಅಧಿಕಭೀತಿಯ ಭಾರಣೆಯಲಿರಲುರಿ ಛಡಾಳಿಸಿ `ಭೋರೆನುತ ಹಬ್ಬ! ದುದು 
(ತೂರರಾ- ೬-೩೭-೦೦); ಭಾರಣೆಯ ಬಲದೊಡನೆ ಉದುರೆಗಾವಲೊಳರ್ದ 
ವೀರತುಮ್ರಧ್ವಜನ ಮಂತ್ರಿ ನಕುಲಧ್ವಜಂ ದೂರದೊಳ್‌ ಕಂಡನು 
(ಕೈಬರಾ- 33-0). ಹಿ ಅದಟಿನೊಳ್ತೀರದೊಳ್ಳಾರಣೆಯೊಳು * ೬೬ ಕಾಣೆನ 
ವರಿರ್ವರ್ಗೆ ಸಮರಾದ ಕಲಿಗಳಂ (ಕೈಮಿಫಾ- ೨೨-೦೨); ವಿಚಾರವಳಿದಾರೂಢ 
ಯೋಗಿಯ ಭಾರಣೆಯಲಕ್ರೂರನೆಸೆದನು ಭಕ್ತಕೇಳಿಯಲಿ (6ಕ್ರೂತ, ೨-೩೭), 
೪. ಭೈರವನ ಭಾರಣೆ ರಕ್ಕಸರುರರ ಮಿಚ್ರು ಮೊತ್ತಂ ಗಣನಾತಿರೇಕಮೆನ 
ಲೊಪ್ಪುವವೋಲ" ನೆರೆದಿರ್ದುದಾಕ್ಷಣಂ ಸಂಗರದುಜ್ಜುಗಳ್ಕೆ ಚಿತುರಂಗಬಲಂ 


ಭಾರವಹ 


(686, ೭-೫); ಕಾಳಗದೊಳಿದಿರಾರು ' ಭೀಮಾರ್ಜುನರ ಭಾರಣೆಗೆ 
(ಕುಣ್ಮಾಸ- 3-90) ; ಆರು ಮುರಹರನಲ್ಲದಸುವನು ಹೀರುವರು ಪೂತನಿಯ' 
ಶಕಟನನಾರೊದೆದು ಹುಡಿಹುಡಿಯ ಮಾಳ್ಬರು ಮಾರುತಾಸುರನ ಭಾರಣೆಯ 
ಬಲಾಗೈವ ವೀರರದಾರು (60. ೨-೩-೦೭). ೫. ಹೊಣೆಗಾರಿಕೆ; 
ಕಾರ್ಯನಿರ್ವಹಣೆಯ ಜವಾಬ್ದಾರಿ ;. ತಿಳಿಯಲಟ್ಟಿದ ಸಾತ್ಯಕಿ 
ಕೊಳುಗುಳದ ಭಾರಣೆಯಾಯ್ತು. (ಕುಷ್ಮಾರ್ರೋ. ೦೨-೩) ; ಊರ ನೇಣುಗಳು 
ದರವೇಷ್ಟನಭಾರಣೆಗೆ ಬಾರದುದನೊಂದೇ ಸೇರಿದುದನರ್ಜುನ ಮಹಾ 
ವಿಟಪಿಗಳನೀ ಧರೆಗೆ ಬೇರುಸಹಿತೆಡಗೆಡಹುವುದ , . . ನೆಣ ಕಂಡೆ ನಾನೆಂದ 
(awn. 00-೩೨-36), 
[<ಸಂ. ಭಾರ. ನರಾ. ಭಾರಾವಣೇಎ ಬಹಳ ಭಾರವಾಗು] 

ಭಾರವಹ (ನಾ). ೧. ಹೊರೆಯನ್ನು ಹೊರುವವನಂ. ೨. ಹೊಣೆ! 
ಯನ್ನು ಹೊರುವವನು ; ಹೊಣೆಗಾರ : ತುರಗವಾರಗಜಶಿಕ್ಷಾಭಾರ 
ವಹರಿಂ ಮಿಳದಪಾರಧನರಿಂ ಮೆಜಕಿಗುಮಾ ರುಚಿರಪಟ್ಟಣಮಿಳಾರಮಣ 
ಯುಕ್ತಂ (೫8. ೨-೪೦). [ಸಂ.] 

ಭಾರವಾಸಿ (ನಾ). ಹೆಚ್ಚುಭಾರ ; ಅಧಿಕವಾದ ತೂಕ : ಪಾರಜಾಗೀರು 
ಹೊನ್ನಿನ ಚೀಲಚೀಲಗಳು ಭಾರವಾಸಿಯ ಸ್ವರ್ಣರಜತದಿಂ ಅಂಬಾರಿಸಹ 
ಅಶ್ವಗಜಸಮೂಹ , . . ಧವಳಭತ್ರಗಳನಾರಾರಿಗೀವುದೀವುತ್ತಿರಲು ರಾಜ 
ಚೂಡಾಮಣಿಯ ಸಭೆಯೊಳೊಲವಿಂ (ಕೃಷ್ಣರ: 8-33)- [ಭಾರ 4 ವಾಸಿ] 

ಭಾರವಾಹ (ನಾ). ಭಾರವನ್ನು ಹೊರುವವನು ; ಹೊರೆಯಚಳು : 
“ಭಾರವಾಹ|- ಭಾರಿಕಃ ೨ ಹೊರೆ ಹೊಶುವವನ ಪೆಸರು” (ಶಿರ್ಕಾಂತಿ- 
404). 5 [ಸಂ.] 

ಭಾರವಾಹಕ (ನಾ). ಇ ಭಾರವಾಹ : ಯುವರಾಜಂಗರಸಂ ರಾಜ್ಯವಿಳಾಸ 
ಮುನಿಶ್ಚು . , , ಭಾರವುಹಕಂ ಪೊಜಕಿಯನಿಲಿಪಿದಂತೆವೊಲಾದಂ. (ಮಲ್ಕಪ್ಪ. 
೯-೦೬೦). [ಸಂ,) 

ಭಾರವಾಹಿ (ನಾ). ಎ ಭಾರವಾಹ ; ಕರ್ತಶಾಲಿಯಾದ ಪುರುಷನು, 
“ಯಃಕ್ರಿಯಾವಾನ್‌ ಸ ಪಂಡಿತಃ”, ಉಳಿದವರೆಲ್ಲರೂ ಭಾರವಾಹಿಗಳು 
(ಶ್ರಿಶ್ಮತೇ, 0೨೭). [ಸಂ, ಭಾರವಾಹಿನ್‌] 

ಭಾರವಿಸು 'ಭಾರಿಸು' ನೋ. 

ಭಾರಸಂಖ್ಯೆ (ನಾ). ಅಧಿಕ ಸಂಖ್ಯೆ ; ಬಹುಸಂಖ್ಯೆ : ಮರಕತದ ಮಧು! 
ಪಾತ್ರೆ ನೀಲದ ಕರಗ ವೈಡೂರಿಯದ ಪಡಿಗವ ಚರರು ತಂದೊಟ್ಟಿದರು! 
ಬಂಡಿಗೆ ಭಾರಸಂಖ್ಯೆಯಲಿ (ಕುನ್ಮಾಗ, ೪-೦೫) ; ತಂದು ಬಳಿಕೊಟ್ಟಿದರು 
ಪರಿಮಳಚಂದನದ ನೀರಸಕುಜಂಗಳನಂದಮಿಗೆ ಮಧ್ಯದಲಿ ಸುರಿದರು 
ಭಾರಸಂಖ್ಯೆಯಲಿ ಒಂದು ತಾಳುತ್ಸೇಧದಲಿ ಹಳುಕೊಂದಿದುತ್ತಮಕರ್ಪುರ 
ವನು (4ರಣ. ೬-೩೩-೮೮). [ಸೆಂ. ಭಾರಸಂಖ್ಯಾ] 

ಭಾರಾಂಕ (ನಾ). ೧. ಅತಿಶಯವಾದ ಯುದ್ಧ, -ಕದನ : ಬವರದೊಳು 
ಹರಿಪಾಂಚಜನ್ಯದ ರವ ಭಯಂಕರವಾಯ್ತು ಬಹಳುಹವದೊಳಗೆ ಪಾರ್ಥಂಗ| 
ಬಿದ್ದುದು ಭಟರ ಭಾರಾಂಕ (ಕುಪ್ಶಾರ್ರೋ. ೧೦-೦). ೨. ಯೋಧ; 
ಪರಾಕ್ರಮಿ: ನೀರಜಥವನ ಮಾನಸಪುತ್ರ ನೀನಲ್ಲದಾರಾದೊಡೀ ಮಾತುಗಳ 
ಭಾರಾಂಕನಾಗಿಯೆನ್ನೊಡನೆ. ಪೇಳ್ಹೊಡೆ ಸೀಳಿ ತೋರಣಗಟ್ಟಿ ಪೆನೆಂದ 
(Cams. 03-೬0). [ಸಂ.] 

ಭಾರಾಮಾರ್ಗ 'ಬುರಾಮಾರ್ಗ' ನೋ. 

ಭಾರಾವತಾರ (ನಾ). ಹೊರೆಯನ್ನು ಇಳಿಸುವಿಕೆ ; ಕಷ್ಟವನ್ನು ಪರಿ 
ಹರಿಸುವಿಕೆ ; ಮುನ್ನರಿ ಕೃತಯುಗದೊಳ್‌ . . , ನೆಗಟಕ್ತಿಯ ದೈತ್ಯರೆಲ್ಲ! 
ಮೆನ್ನ ಚಕ್ರಘಾತದೊಳಲ್ಲಿ ಮಲ್ಸದಂತಾದರದೊಂದು ಧರಾವನ್ನೀತೆ]ಯ 
ಭಾರಾವತಾರದೊಳೆನಿತಾನುಂ ಘಸಣಿ ಪೋದುದು (ಹಕು ೩-೨೪ ವು. 

[ಸಂ. ] 


೬೭೩೩ 


ಭಾರಿಮಾಡು 


ಭಾರಾಳಸ (ನು). ಭಾರದಿಂದ ಉಂಟಾಗುವ ಆಲಸ್ಯ; ತೂಕದಿಂದ 
ಉಂಟಾಗುವ ಜಡತ್ವ : ತನ್ನೆ ನಡೆಯಿಂ ನಡೆಗಲ್ಹೊಡವರ್ಪ ಕೇಳಿ 
ಹಂಸುಳಿಯ ಬೆನ್ನೊಳ್ಳೆದೆ ನಡೆಯಲ್‌ ಬಸಮಲ್ಲದೆ ನಿಂದು , . . ಭಾರಾಳಸ 
ದಿಂದವಾದ ಗಮನಾಲಸವೃತ್ತಿಯನೇನನೆಂದಪೆಂ (8ಗ0- ೨-೪೭). 
[ಸಂ. ಭಾರಾಲಸ] 
ಭಾರಿ (ಗು). ೧. ಹೆಚ್ಚಾದ ; ಅತಿಶಯವಾದ ; ಅಧಿಕವಾದ ; ಭಾರಿ 
ಧನವನು ತಂದು ಧರೆಗಿಳುಹಿದರು (ಗುವ್ಕಾಳ- ೦೪-೩); ನನಗೆ ಬಲು ಭಾರಿ 
ದಾನ ಮಾಡಿದಿ (ಮೂರೂ. ೨೪). ೨. ದೊಡ್ಡದಾದ ; ಗಾತ್ರವಾದ : 
ಜಾಲಿ ಜೇನೊಡದಿಪ್ಪೆ ಪಿಪ್ಪಲಮಾಲೆಯಿವ ನೋಡಬಲೆ ಲತೆಗಳ ಮೇಲು 
ಹೊದಕೆಯ ಬಂದಣಿಕೆಗಳ ಭಾರಿವೊಟಕ್‌ಗಳಲಿ (ಕರಣ: 2-6-36), ಹ್ಮ 
ಕಟ್ಟುಮಸ್ತಾದ; ಸ್ಥೂಲವಾದ : ಅವರು ಭಾರಿ ಆಳುಗಳಾಗಿದ್ದಾರೆ 
(ಹಂ. 90). ೪. ಬೆಲೆ ಬಾಳುವ ; ಅತಿ ಬೆಲೆಯ : ಆಕೆ ದಿನವೂ ಭಾರಿ 
ಸೀರೆಯನ್ನೇ ಉಡುತ್ತಾರೆ (ಕೊಂ). ೫. ತೀವ್ರವಾದ; ಅತಿಯಾದ : 
ಮೈಯಲ್ಲಿ ಭಾರಿ ಜ್ವರ. ಪೂರಾ ನಿಶ್ಶಕ್ತಿ (4ರ. 003). ೬. 
ಭಯಂಕರವಾದ; ಭೀಕರವಾದ: ಭುರಿಯಾಹವವಾದೆಡೆಗೆ ನಿಮ್ಮನಿದಾರು 
ಬಿಟ್ಟರುಪಾಯದಲಿ (ಕುಠ್ಶಾಳ,9-00). ೭, ಐಶ್ರ ರ್ವರ್ಯವುಳ್ಳ; ಸಿರಿಯುಳ್ಳ; 
ಆತ ಹಲವಾರು ಜನರನ್ನು ತನ್ನ ಕೈಕೆಳಗೆ ಸಂಬಳಕ್ಕಿಟ್ಟುಕೊಳ್ಳಬಹುದು. 
ಎನ್ನುವಷ್ಟು ಭಾರಿ ಮನುಷ್ಯ (60). (ನು). ೮. ಭುರವಾದುದು; 
ತೂಕವಾದುದು. ೯. ದೊಡ್ಡದಾದುದು ; ಗಾತ್ರವಾದುದು ; 
ಭಾರಿಯ ತಲೆವರಿಗೆಗಳಲೊತ್ತಿದರು ಹೊಗಿಸಿದರು ದುರ್ಗವನು (ಕುವ್ಮಾಸ, 
4-30); ಭಾರಿಯ ದಂತಿ ಮಹದಾಹವದೊಳಿಳಿದುದು (ಕುಣ್ಮಾಲ್ರೋ. ೩-೦೦), 
೧೦. ಹೆಚ್ಚಾದುದು ; ಅತಿಶಯವಾದಂದು : ಭಾರಿಯ ಭಟರ ಗಡಣ 
ದಲಿ ಭಾರಣಿಯಲೈತಪ್ಪ ನಿಜಪರಿವಾರವನು ಬೋಳ್ಳೆಸಿ (ಕು್ಕಾರ್ರೋ. 6೦-೪); 
ಬಳಿಂಲಾ ದಮಯಂತಿ ಭಾರಿಯ ಬಳಲಿಕೆಯನನುಭವಿಸಿ ತಂದೆಯ ನಿಳಯ 
ಏನು ಸಾರಿದಳು (ಕೊರ, ೩-3-0). ೧೧. ದಪ್ಪವಾದಂದು ; ಸ್ಥೂಲ 
ವಾದಂದು : ಕರವ ನೊಸಲಲಿ ಚಾಚಿ ಭಾರಿಯ ಭುಜವನೊದಟ್‌ಸುತ 
ಅರಸಗಭಿವಂದಿಸುತ (ಕುವ್ಯಾರ್ರೋ. ೪-೩೦). ೧೨. ಪ್ರ ಶ್ರಶಸ್ತವಾದುದು ; 
ಶ್ರೇಷ್ಠವಾದುದು : ಇತ್ತ ಭೂರಿಶ್ರವನು ಭಾರಿಯ ಹತ್ತುಸಾವಿರರಥ 
ಸಹಿತ ಕೈಗುತ್ತಿದನು ರಣವಿಜಯಲಕ್ಷ್ಮಿಯ ಲಲಿತಬರಿಯಲಿ (ಕುನ್ಮಾರ್ರೋ. 
69-0); ಈರೇಳುಲೋಕದ ವರಗಂಡನೆಂದೆ:ಬ ಭಾರಿಯ ಬಿರುದಿನ ಕಡೆಯ 
ವೀರದಾನವನೆಡಗಾಲಿನೊಳಗೆ , , . ಒಪ್ಪುತಿಹುದು (ಕಣ. ೬-೬೬). 
ಭಾರಿಯಾಳು -ಮಹಾಶೂರ; ಅಶಿ ಪರಾಕ್ರವಿ; ಶ್ರೇಷ್ಠ ಯೋಧ: 
ಭಾರಿಯಾಳೈೆ ದ್ರೋಣನಾತನು' ತೀರಿದನು (ಕುಶ್ಮಾರ್ರೋ, 0೬-8೬); ವೀರ 
ವಿಕ್ರಮ ಶೌರ್ಯದಾಗರ ಭಾರಿಯಾಳಧಟುಗಳ ಬಂಟಂ . . . ಮಾರಿಮುಖ 
ನೆಬವನು ಬಂದವ ರಾವಣನ ಮಂಂತ್ರಿ (೫86. ೩೬-೦೦). 
[< ಸಂ. ಭಾರ, / ತೆಲು. ಭುರೀ, /ಹಿಂ. ಮರಾ. ಭ.ರೀ] 
ಭಾರ್ಕಿ (ನಾ). ಸಿಂಹ, 
ಭಾರಿನಿಗಳಾಂಕ ಎ ಸಿಂಹಕ್ಕೆ ಬೇಡಿಯನ್ನು ಹಾಕಿದವನು ; ಮದಕರಿ 
ನಾಯಕನ ಒಂದು ಬಿರುದು : ಆಗ ಭಟರು *'ಮಹುರುಜ ಛತ್ರಪತಿ 
ಖಡೆಯಶೋವಂತ . . . ಅರಿಕಲಭಕಂಠೀರವ ವೀರಮದಕರಿರಾಜ ಭಾರಿ 
ನಿಗಳಾಂಕ ಜಯ ಜಯ'' ಎಂದು ಹೊಗಳಿದರು (ತ್ರಶಾ- ೯೦), [ಸಂ,] 
ಭಾರಿಕ (ನಾ). ಹೊರೆಯನ್ನು ಹೊರುವವನು : “'ಭಾರವಂಹ।, ಭಾರಿಕ। 
—೨ ಹೊರೆ ಹೊರುವವನ ಪೆಸರು " (ರಂ: ೩೦೨.) [ಸಂ.] 
ಭಾರಿಮಾಡು (ಕ್ರಿ). (ವ್ಯವಸ್ಥೆಯಿಂದ ನಿಂತು) ಮುಜರೆ ` ಮಾಡು ; 
ಗೌರವ ಸೂಚಿಸು: €ರಿಯ ಕುಂಭಸ್ಕಳಕುಕುಶಗಳನೊತ್ತಿ ಭರದಲಿ 
ನಡಿಸಿ ತಂದುಗ ನರಸೇಂದ್ರನಂಭ್ರಗೆ ನಮಿಸಿ ಜೋದರುಗಳು ಹರುಷದೆ 


ಭಾರಿಸು 


ಭಾರಿಮಾಡಿದರು (ಕಠ. ೨೦-೩3); ತುರಗಾರೋಹಕರೈತಂದು ಕುದುರೆಯ 
ಬಿರುದಿನೇಯಾಟವ ತೋಅಾೌ ದೊರೆರಾಯ ಕಂಠೀರವಗೆ ಕೈಮುಗಿದಾಗ 
ಹರುಷದೆ ಭಾರಿಮಾಡಿದರು (ಕಸಂ: 30-0)- “ಬರಾಬರಿ', *ಭರಾಭರಿ 
ಗೊಡು' ಪರಾ. [ ಭಾರಿ ? 4 ಮಾಡ್ಕು 7 

ಭಾರಿಸು, ಭಾರಯಿಸು. ಭಾರವಿಸು. ಭಾರೈಸು (ಕ್ರಿ). ೧- ಭಾರವಾಗು; 
ಹೊರೆಯಾಗು; ತೂಕವಾಗು. ೨. ಜಡವಾಗು; ಚೈತನ್ಯಹೀನವಾಗು; 
ಚಟುನಟಿಕೆಯಿಲ್ಲದಾಗು : ಭಾರಿಸಿತು ಮೈ ಮುಖ್ಟಿಯಲಿ ಲುಳಿ ಸಾರತರ 
ಲಂಬಿಸಿತು. (ಕುನ್ಮಾರ್ರೋ- 00338), ೩. ಹೊರೆಯನ್ನು ಹೇರು; 
ಭಾರವನ್ನು ತುಂಬು: ಭಾ[ಶಾಕಾಂ. ಬಾ]ರಿಸಿದ ಬಲುಹೊಆ್‌ಯ 
ಭಂಡಿಗಳೋರಣಿಸಿದವು ಪಯಣದಲಿ (ಕರಂ. 0-೬-೩). ೪. ಹೆಚ್ಚಾಗು; 
ಅಧಿಕವಾಗು: ನಮಗೀಯರಿಯ ಭಯ ಭಾರಿಸಿತಿದೇನು ನಿಮಿತ್ತವಿದಕೆನಲು 
(ಕುಠ್ಮಾಗ-6-80):ಘುಡುಘುಡಿಪ ಕೋಪದಲಿ ದುರ್ಗದ ಹೆಡಕುಪರಿಯಂತೇಟ? 
ಪುರ ಗಡಬಡಿಸಿ ಬೆಚ್ಚಿತು ಭಾ[ಣಣೂ. ಬಾ]ರಿಸಿತು ಭಯವಿನತನೂಜಂಗೆ 
(4೩60. ೪-೬-30) ; ಕೌರವಂ ಮುನ್ನಿರ್ದ ಸರಸಿಗೈತಂದು . . . ಭಾರಿಸಿದ 
ಬಳಲಿಕೆಯ ನೀಗಿ ಸರಸಿಯಲಿ (ಹಕಗ. ೬೬-೨0) ೫. ಗುಂಪುಗೂಡು ; 
ಸೇರು; ನೆರೆ: ಊರೊಳೀ ಕಪಿವಾರ್ತೆಯಗಲಕೆ ಬೇರುವರಿದುದು 
ಬೆಅಗುಬಿಂಕದ ಭಾರಃರು ಭಾರಿಸಿತು ಕೋಟಾವಳಯದಗ್ರದಲಿ (ಕೊಂಣ- 
8-3-0); ಭಾರಿಸಿದುದೆಡಬಲಕೆ ಸಾಂಬಾಕ್ರೂರ ಸಾತ್ಯಕಿ . . . ಪ್ರವೀರಕರು 
(69೫. 00-60-6), ೬. ಹರಡು; ವ್ಯಾಪಿಸು; ಶಿವಶಿವೆಂದುದು 
ನಿಖಳಜಗ ಕೌರವರು ಕಂಪಿಸಿ ಥಟಸ್ಸುಗೆಡೆದರು ಭುವನದಲಿ ಭಾರಿಸಿತು 
ಜಯಜಯ ಜಯ ಮಹಾಧ್ವಾನ (ಕುವ್ಮಾರ. ೬-೩೬) ; ಫಲುಗುಣಂ 
ಬಿದ್ದನೆಂದು ಭಾರಿಸಿತು ವಾರ್ತೆಗಳ್ಳುರದೊಳಗೆ ದಳದೊಳಗೆ` (ತುರಂಗ. 
6೨3). ಭಾರಯಿಸು : ೨. ಕುರುಬಲದ ಹತ್ತಿರಕ್ಕೆ ನಡೆದಂತೆಲ್ಲ 
ಕುಮಾರನಿಗೆ ತನು ಭಾರಯಿಸಿತು (೪3. 6) ; ಹೃದಯ ನರ್ತಿಸುವುದಿಲ್ಲ 
ಭಾರಯಿಸಿದೆ. ಇನ್ನೂ ಭುರಯಿಸುತ್ತದೆ. (0006-8೫ ೦೬೪). ೭. 
ತೀವ್ರವಾಗು; ಅತಿಶಯವಾಗು; ಇದೆತ್ತಣ ವಾದ್ಯ ಇದೆತ್ತಣ ಗಾನ ಎನ್ನು 
ವಂತೆ ನೃತ್ಯರಸಾನುಭವ ಭಾರಯಿಸಿತು (ಕಾಪುಕಿ. ೦೦). ಭಾರವಿಸು: ೧. 
ನೆಲ ಭಾರವಿಸಿತಹಿಪನ ಶಿರಕೆ (ಕರಣ. ೪. ಅವನಿಯೆಡೆಗೆಡೆ 
ಭಂಡಿಗಳು ಭಾರವಿಸಿ ನೂಕಿತು (ಶಿರಾಗ. ೦೦: - ೮, ಒಟ್ಟುಗೂಡಿಸು; 
ಸೇರಿಸು: : ಕ್ರೂರಕರ್ಮರು ತುಡುಕಿ ದ್ರೌಪದಿಯನಾ ಪೆಣಕೆ ಭಾರವಿಸಿ 
ಬಿಗಿದು ಕಟ್ಟಿದರಾಗಲು (ತಹಂಗ- ೩5-43), ಭಾರೈಸು : ೨. ಹರನ 
ಕರುಣಕ್ಕೆ ಹಾರೈಸಿ ಭಕ್ತಿಭರದಿಂ ಭಾರೈಸಿ ಮನದ ಮೊನೆಯಂ ಕೋರೈಸಿ 
(045. ೪-೬೦); ಮಾರವಿಜಯನ ಕಾಣುತ ಭಕ್ತಿ ತಲೆಗೇಣ* ಭಾರೈಸಿ 
ಬೀಳುವಂದದೊಳು ಧಾರಂಣಿಯೊಳು ಸಾಷ್ಟಾಂಗನಮಿತನಾದನಾ ರಾಯರ 
ದೇವನಂದು (ಕೀ. ೬-೬೨). ೪. ಮೇರೆಯಿಲ್ಲದ ರಾಜ್ಯ ಮಗನೆ ನಿನಗೆ 
ವುತಭಾರವಗ್ಗಳವೆಂಬ ಚಿಂತೆ ಭಾರೈಸಿ ನವಗಿದ್ದುದಿಂದು ಹೋಯ್ತಿಂದು 
ಕುಮಾರನ ಕೂಡೆ ನುಡಿದಳು (603: ೦೯-೦೦೪); ನುಡಿ ಮೆಲ್ಲನಾಗೆ ಬಡನಡು 
ದೊಡ್ಡಿತಾಗೆ ತವೆ ಬಿಡುವ ನಿಟ್ಟುಸಿರು ಭಾರೈಸೆ (ತಶ್ರಿತರಾ- ೯-೪೩); 
ತನ್ನ ಕೆಲಸವೆ ತನಗೆ ಭಾರೈಸಿ, ಆಕಳಿಕೆ ಮೈಮುರಿತವೆಡೆಗೊಳಲು (ಉಾತ್ತಮು- 
೪). ೯. ದೊಡ್ಡದಾಗು; ದಪ್ಪವಾಗು : ಸಾರಿ ಸಂಸರ್ಗಪೂಜೆಯ 
ನನುಗೊಳಿಸೆ ಮತ್ತಾ ರಾಯ ಕೈಕೊಳುತಿರ್ದ ಭಾರೈಸಿ ಬೆಳೆದೊಂದು 
ಕುರುವನತ್ಚಿತ್ತೊತ್ತಿ ಧೀರನೊಬ್ಬನು ಸೋರಿಪಂತೆ (05. ೬-೪): 

[ಭಾರ 4 -- ಇನ್ನು] 
ಭಾರುಂಡ (ನಾ). ಒಂದು ಬಗೆಯ ಕಾಲ್ಪನಿಕ ಪಕ್ಷಿ; ಎರಡು ತಲೆಯುಳ್ಳ 
ಕ್ಕಿ ; ಗಂಡಭೇರುಂಡ : 'ಭಾರುಂಡವನ', *ಭೇರುಂಡ' ಪರಾ. 
[xo.] 


[eT 


೬೭೩೪ 


10 


38 


40 


ಭಾರ್ಯ 


ಭಾರುಂಡವನ (ನಾ). ೧. ಭಾರುಂಡ ಪಕ್ಷಿಗಳ. ವಿಶೇಷವಾಗಿ ವಾಸಿಸುವ 
ಕಾಡು,-ಅರಣ್ಯ. ೨. ಒಂದು ಅರಣ ದ ಹೆಸರು ; ಗಂಗಾಸರಸ್ವತಿಗಳ 
ಪೊಲಬಂಟುತುತ್ತ. ರದ ವೀರಮಕ್ಸ್ಯಾ ದೆಗಳ ಚೆಲುವ ಭಾರುಂಡವನ 
ಮೆನಿಸಿಯೆ ಕುಳಿಂಗಾಖ್ಯ (ಲಿತಪ್ಪಾದನಿಶೈ' ಲಯುತಮಾದ ಕಾಳಿಂದಿಯೆಡೆಗೈ 
ತಂದನು (ನಂಳಾರಾ, ೨-೨೪-೫೪). [ಸಂ.7 


ಭಾರೈಸು "ಭಾರಿಸು' ನೋ. 


ಭಾರೋಪಜೀವಿ (ನಾ). ಹೊರೆಯನ್ನು ಹೊತ್ತು ಜೀವಿಸುವವನು ; 


ಭಾರವಾಹ:  “ ಭಾರೋಪಜೀವಿ ಎ ಹೊರೆಯನ್ನು ಹೊತ್ತು 
ಜೀವಿಸುವವನು?. (ನಾನಾರ. 6೭ ಟಕ). [ಸಂ. ಭಾರೋಪಜೀವಿನ?] 

ಭಾರ್ಗವ (ನಾ). ೧. ಭೃಗುವಂಹರ್ಷಿಯ ಮಗ; ಚೈವನಮಹರ್ಷಿ ; 
ಭಾರ್ಗವನು ನಾನು. ಚೈವನನೆಂದು ಕರೆಯುವರು (£80. 71: ಶೀ). 
೨. ಶುಕ್ರಾಚಾರ್ಯ : “"ಉಶನಾ, ಶುಕ್ರ, ಕಾವ್ಯ ದೈತ್ಯಗುರು;, 
ಭಾರ್ಗವಃ, ಕವಿಃ, ಧಿಷ್ಟ್ಯಃ - ಈ ೭ ಶುಕ್ರನ ಪೆಸರ್‌” (ಹಣದ, 
೯-೪೮); ಪೋದುದು ಬೊಮ್ಮಂಗೆ ಶಿರಸ್ಸು ಭಾರ್ಗವನು ಕಣ್ಗಾಣಂ , . . 
ವಿಧಿಯಂ ಮಾಜುವನುವನೈ (ಹರೀ, ೨೭). ೩. ಶುಕ್ರಗ್ರಹ: 
ದಿವಸಕರಂಗೆ ಭಾರ್ಗವ ದಿನೇಶಸುತರ* . . , ಪಗೆವರ್‌ ನಿರಂತರಂ (ಕಕ. 

೪, ಭೃಗುವಂಶದಲ್ಲಿ ಹುಟ್ಟಿದವನು ; ಪರಶುರಾಷು: 
ವಾಯುಪಥದೊಳ್‌ ಶಿತಾಸ್ತ್ರಂಗಳ್‌ ಪೋ[ಕ)0ಗಿಡಿಸೆ ಸುಗಿದಂ ಭಾರ್ಗವಂ 
(ಶಂಶಳಾ- ೦-90; ಕಲಿವೀರವೈರಿಭಟ ಭಾರ್ಗ್ಗವನೀ ನರಸಿಂಹನೆಂದು ಕಾದದೆ 
ಸರಣೆಂದು ಬಂದಹಿತವರ್ಗ್ಗಮೆ ಹೇಳದೆ ವೀರದೇಳ್ಳೆಯಂ (2%. ೫11, 
ಕಿಶೂ. ೧೨೬-೨೩; 128); “ಮುನ್ನಂ ಭಾರ್ಗವಂ ತಂದೆಯ ನನ್ನಿಗೆ ಮಾತೆ 
ರೇಣುಕೆಯಂ ಕೊಲ್ಲನೆ! (ಉಕ್ಕ. ೨೬೯): ೫. ಬಿಲ್ಲುಗಾರ; 
ಧನುರ್ಧರ: ಅಂತು ಕಲ್ಲು ಮುನ್ನಮೆ ಚಾಪವಿದೈೆಯೊಳ್‌ರಿಂದಮಾತನೆ. 
ಭಾರ್ಗವನೆನಿಸಿದ ಭಾರ್ಗವಂಗೆ ತಾನೆ ಭಾರ್ಗವನಾಗಿ (ಕಂಕಳು, ೦-೪ ೮); 
ಸಿಡಿಲ ಬಳಗವಿಂದೆಂಬಿನೆಗಂ ತಾಗಿದತ್ತು ಭಾರ್ಗವಸೈನ್ಶಂ (ಕಣವೂ. 
0-49) ; ಬಿಲ್ಲ ಬಲ್ಲಣಿಯ ತೆರಳ್ಳೆ ಭಾರ್ಗವರ . ಮೊಗ್ಗರದೊಬ್ಬುಳಿ 
ಕುಂತದಾಳ ತಿಂತಿಣಿ ಫೆಆಕಿ ತಮ್ಮ ತಮ್ಮ ಬಿರುದಂ , ., ಇಳಾವಳಯಕ್ಕ 
ಪುತ್ತುಮಿರ್ಪಿನಂ (ಕೃತ್ನತ್ಯ. ಗ My ಶಿವ; ಪರಮೇಶ್ವರ, ೭. 
ಗಜ; ಆನೆ. ೮. ಕುಂಬಾರ; ಕುಲಾಲ. ೯. ಬಾಣ; ಶರ: 
ಬಾಳ್ಗುಡಿಯಿಂ ಸಿಡಿಲ್ವ .ಕಿಡಿಯುಂ ಬೆನ್ನಟ್ಟಿ ನೋಟ್ಟಿಂಬರೇಚರರಂ 
ಶಾಗಿದುದುಗ್ರಭಾರ್ಗವಡೆಯಂ ವಿತ್ರಸ್ತಲೋಕತ್ರಯಂ (ಶರ್ರಶು- ೮-೪೮). 

[ಸಂ.7 

ಭಾರ್ಗವಪುರಾಣ (ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದು ; 
ಭೃಗುಮಹರ್ಷಿಯಿಂದ ಪ್ರೋಕ್ತವಾದ ಪುರಾಣ: ಸನಶ್ಕುಮಾರಪುರಾಣ 
ನಾರಸಿಂಹಪುರುಣ . . , ಭಾರ್ಗವಪುರುಣವೆಂಬವೇ ಆಯಾ ನಾಮಧೇಯ 
ಮುಳ್ಳವರಿಂ ನಿರೂಪಿತಮಾದ ಹದಿನೆಂಟು ಉಪಪುರಾಣಂಗಳು (ಬಕ. ಬ). 

[೫ಂ.] 

ಭಾರ್ಗವ (ನಾ). ೧. ಲಕ್ಷ್ಮಿ: “ಇಂದಿರಾ, ಲೋಕಮಾತಾ: ಮಾ, 
ರಮಾ, ಮಂಗಳದೇವತಾ, ಭಾರ್ಗವೀ, ಲೋಕಜನನೀ. ಕ್ಷೀರಸುಗರತನ್ಮಕಾ 
*-೮ ಲಕ್ಷ್ಮಿಯ ಹೆಸರುಗಳೆಂತಲೂ ಅಧಿಕಪಾಠ ಹೇಳುವರು” (ಸರ ೦೬: ೦೪). 
೨. ಪಾರ್ವತಿ. ೩: ಗರಿಕೆ. [ಸಂ. ಭಾರ್ಗವೀ] 

ಭಾರ್ಗವೀಪತಿ (ನಾ). ಲಕ್ಷ್ಮೀಪತಿ ; ವಿಷ್ಣು : ಭಾರ್ಗವೀಪತಿಗಮಳ 
ಸತ್ವಾಂತರ್ಗತಮದಾಗಿಹುದು (ಕಣ. ೦೦-೪೬). [ಸಂ.] 

ಭಾರ್ಯ (ನಾ). ೧. ಭಾರವನ್ನು ವಹಿಸಿಕೊಳ್ಳಬೇಕಾದುದು ; 
ಆಶ್ರಯ ನೀಡಬೇಕಾದುದು. ೨. ಸೈನಿಕ; ಯೋಧ: ೩. 
[ಗಣಿತ] ಒಂದು ಅಳಿತೆ: ದ್ರೋಣದಿ ಪೋಡಶಭಾಗವ ಕಾಣುತಲಂ 


sa): 


ಭಾರ್ಯಾದೂತಿ 


ಭಾರ್ಬುಮೆನ್ನುತದು , : , ದ್ರೋಣದಲಿ ಹದಿನಾಲಿಆಸೊಳಗೆ ವಂದು ಭಾಗೆ 
ಭಾರ್ಯವೆನಿಸಿಕೊಂಬುದು (ಭಾಸ್ಕರ. ೭೯-೦)- [೫0.1 

ಭಾರ್ಯಾದೂತಿ (ನಾ). ನಾಯಕ-ನಾಯಿಕೆಯರ ಸಮಾಗಮಕ್ಕೆ 
ಸಾಧಕರಾದ ದೂತಿಯರಲ್ಲಿ ಒಬ್ಬಳು : ದೂತಿಯ ಪ್ರಯತ್ನದಿಂದ 
ನಾಯಕನ ಹೆಂಡಶಿಯಂ ನಂಬಿಸಿ ಆ ಗಂಡನ ಅರಿಕೆಯಿಂದಲೆ” ಮೊದಲಲ್ಲಿ 
ಅಭಿಲಾಷೆಯ ಕುರುಹಾದರೆ ಆ ಬಟ್ಟೆಯಿಂ ನಾಯಕಿಯ ಪಾದರಕ್ಕೆ 
ನಡೆಸುವಳು. ಅವಳು ಭಾರ್ಯಾದೂತಿಯೆನಿಸಿಕೊಂಬಳು (ಕಾಮಕ್ಕಾ- ೨೩೪)- 

[ಸಂ. ಭಾರ್ಯಾದೂತೀ] 

ಭಾರ್ಯೆ (ನಾ). ಹೆಂಡತಿ; ಪತ್ನಿ; “ದಾರಾಃ, ಕ್ಷೇತ್ರಂ, ಕಳತ್ರಂ, 
ಭಾರ್ಯಾ . , . ಗೃಹಾ ಈ ೧೩ ಹೆಂಢತಿ'" (ತರಡು. 60-೩9೦): 
ಆರ್ಯಮನ ಬಳಿಗೈದಿದನು ಫಣಿವರ್ಯನೆಂದಾದರಿಸಿ ನಿನ್ನಯ ಭಾರ್ಯೆ 
ನುಡಿಯಲು ನಿಂದೆನೀ ವನದಲ್ಲಿ ನಾನೀಗ (ಹ್ಮುಣಂ. 00-೬೪); ನಿನ್ನ 
ಕೀರ್ತಿಯನ್ನು ನೀನು ಮೆಚ್ಚಿ ಕೊಂಡರೆ, ನಿನ್ನ ಭಾರ್ಯೆಯು ಸುಮ್ಮನಿರುವು 
ದಕ್ಕಾದೀತೆ ? (ರಕ. ೩೨). [ಸಂ, ಭಾರ್ಯಾ] 

ಭಾಲ, ಭಾಳ (ನಾ). ಹಣೆ ; ನೊಸಲು : ತನ್ನ ದೈವರೇಷೆ ಬರೆಯುವಂತೆ 
ಶಾನೆ ಭಾಲಾ (ಣರ. 6-00). "ಫಾಲ', 'ಭಾಲಪಟ್ಟ' ಪರಾ. 
ಭಾಳ : “ನಿಟಿಳಂ ಭಾಳಮಳಿಕಮಣಾಗೆ ಲಲಾಟಿಂ” (ತತ್ತುಕೋ. ೭೦-೦೪); 
ಅಗಣಿತಶೋಭೆವೆತ್ತ ಪುರಲಕ್ಷ್ಮಿಯ ಭಾಳದ ಲೋಚನಾಂಶುಮಾಲೆಗಳಿನೆ 
ಕಂಂಶಿಸಂತತಿ ದಿಶಾವಳಿಯೊಳ್‌ ಕುಡಿಯಿಟ್ಟು , .. ಅಗ್ಗಳಿಸಿ ತೋರ್ಪದು 
ತತ್ತುರವೀಧಿವೀಧಿಯೊಳ್‌ (ಕುತುವಾ. ೨-೦೦೦) ; ಸರಸಿಜಾರಿಯ ಕಿರಣ 
ದೋಳಿಯ ವಿರಚಿಸಿದ ಸಿಂಧೂರಭಾಳದಿ ಕುಣಿವ ಕುಂತಳದ . , . ಗಣಪತಿ 
ಮಾಡೆಮಗೆ ನಿರ್ವಿಘ್ನದಾಯಕವ ( ಕುನ್ಮಾಂ: 0-೩) ; ಭಸ್ಮತ್ರಿಪುಂಡ್ರಂ 
ತೊಳಪುದ್ಕದ್ಭಾಳಂ +. ಮಿಸುಗೆ ಚರಿಯಿಪಂ್‌ ತಪ್ಪಲೊಳ್‌ ತಾಪ 
ಸೇಂದ್ರರ್‌ (688. ೦-೦೩೨). [ಸಂ.] 

ಭಾಲಪಟ್ಟ, ಭಾಳಪಟ್ಟ (ನಾ). ೧. ಹಣೆ; ನೊಸಲು ; ನೆತ್ತಿ : ರಾಷ್ಟ್ರ 
ನಿರ್ಮಾಣದಲ್ಲಿ ಕವಿಯ ಕಾರ್ಯವಿದೆ. ವಿಶ್ವದ ಭಾಲಪ್ಸಿದಲ್ಲಿ ಅವನ 
ಸಾಲುಗಳೂ ಇವೆ (೫೬೭. ೩೭). ಭಾಳಪಟ್ಟ ; ೧. ಅವರ ಭಾಳಪಟ್ಟದ 
ಮೇಲೆ ಮೂಡಿ ನಿಂತ ಗೆರೆಗಳು ಇದನ್ನು ತುಂಬಾ ಸೂಚಿಸಿದುವು 
(ಮುಗಿತು. ೬). ೨. (ಸಂಚಾರದ ಬಗೆಗೆ ವಿವರಣೆಯಿರಂವ) ಯಜ್ಞಾ 
ಶ್ವದ ಹಣೆಪಟ್ಟಿ, -ಲಲಾಟಪಟ್ಟಿ : ಕುದುರೆ ತನ್ನಿಚ್ಛೆಯಿಂದೈದೆ ಕಂಡು 
ಭಾಳಪಟ್ಟದ ಲೇಖನವನೋದಿಕೊಂಡು ನೀಲಾಳಕೆಯರಾಗ"ನಡೆತಂದು . , , 
ಸಂಭ್ರಮದೊಳಿಂತೆಂದರು (ಕೈಬಠಾ: ೧೬-೦). [ಸಂ.] 

ಭಾಲಾಂಬಕ, ಭಾಳಾಂಬಕ (ನಾ). ೧. ಹಣೆಗಣ್ಣು. ೨. ಹಣೆಯಲ್ಲಿ 

ಹಣೆಗಣ್ಣ; ಶಿವ : ಭಾಲಾಂಬಕ ದುಷ್ಪಕಾಲಾರಿ 
ತುಡ್ಡಾದಿ ಶೂಲಾಯುಧ ತ್ರಿಪುರಕೋಲಾಹಲ (ಒಕ್ಕಿಫು, 6-04-0), 
ಭಾಳಾಂಬಕ : ೨. ವಿಕಳಬಲನಿವನೇನು ಭಾಳಾಂಬಕನೊ ಬಲಿಬಂಧಕನೊ 
ಸುರಪಾಲಕನೊ ಫಡಫಡ ಎನುತ ಕವಿದುದು ಕರ್ಣನಿದಿರಿನಲಿ (ಕನ್ನಾಳ. 
63-8); ತರಣಿಯುಯುಬೆಗೆ ಧರಣಿ ಕಲ್ಪದ ಹರನ ಭಾಳಾಂಬಕದ ಶಿಖ 
ಸೀವರಿಸಿದಂತಾಯ್ತೇನನೆಂಬೆನು ನವಗ್ರಹಾಗಮವ 
ಬೂಟಕದಿಂದ ಭಾಳಾಂಬಕನ ಭಜಿಸಿಯಾಡಂಬರಂ ಮೆಟ್‌ವರೊಳು 
ಕೂಡದಿರು (ಸ80- ೩.೬೪) - [೫ಂ.] 

ಭಾಲಾಕ್ಷ. ಭಾಳಾಕ್ಷ (ನಾ). ೧.೬ ಭಾಲಾಂಬಕ ೧. ೨. ಎಭಾಲಾಂಬಕ 
೨: ಆಲಿಸೈ ಸಿದ್ದರಾಮೇಶ ಕೆನೆಕಾಂಬಕಂ ಛಾಲಾ[ಕಾಕಾಂ. ೪2)ಕ್ಷನಂ 
ಕುಜ್‌ತು ಪುತ್ರನಂ ಬೇಡಿ ಬಹುಕಾಲಪರಿಯಂತರಂ ತಪವನಾಚರಿಸಲು 
(ಕಲಘಿ- ೪೬-೨). ಭಾಳಾಕ್ಷ : ೧. ಮೃಡನ ಭಾಳಾಕ್ಷದನಲನೊಳಿಟ್ಟು ಕಾಸಿ 
ಗಿರಿಯಡಿಗಲ್ಲ ಮೇಲಿಟ್ಟ ಕೆಂಡಗೆದಲುನ ಬಟ್ಟಿದೆನೆ ದಿನಪನೆಯ್ತಂದನು 


(ೊರರಾ- ೦-೫-೦೫); 


೬೭೩೫ 


ಭಾವ, 
(ಶತ೫3- ೪-3೬); ಹೆಟ್‌ದುಲಬಿನಿಂದೆ ಶೃಂಗಾರ . , . ಕಡಿಗೆದಲುವ 
ಭಾಳಾಕ್ಷದಿಂ ರೌದ್ರ , , , ಕ್ಷಮತ್ವದಿ ಶಾಂತ ಮೆಟ್‌ಯೇ ಶ್ರೀಕೃಷ್ಣ 


ನಿದಿರಿನಲಿ ನವರಸಭರಿತನಾಗಿರ್ದನಗಜೇಶನು (ಕತ: ೩-೪೨)... ೨. 
ಭಿಕ್ಷಾನ್ನಮನುಂಡಾ ಭಾಳಾಕ್ಷಂ ಸೌರಾಷ್ಟ್ರಪತಿಗತುಳಿಗುಗ್ಗುಳಮಂ ಸುಕ್ಷಮೆ 
ಯಿಂದರ್ಶಿಸುತೊಳ್ಳಕ್ಷಯಸುಖದೊಳ್ಳನೋಹಿಲಂ ಪಡೆದಿರ್ದಂ (ಉ್ಕರಿ. 
೦೦-೯೦); ಭದ್ರಾರೂಢ ಭವಾರಿ ಭರ್ಗ ಮೃಡನಂ ಭಾಳಾಕ್ಷ ಪಾದಾಕ್ಷನಂ 
ಹೃದ್ರಾಜೀವದೊಳಿಟ್ಟು ನಾಡೆ ನೆನೆದಂ ಮದ್ರಾಜನುರ್ವಿಶ್ವರಂ 
(ಕಮ್ಮಾರೆ, ೨-೭); ಭಾಳಾಕ್ಷನ ಮೂಲಮಂತ್ರವೊಂದೇ ಸಾಲದೆ (ಕಡೇ. 
[ಸಂ. (ಭಾಲ 4 ಅಕ್ಷಿ +] 


೩೦-೩), 


19| ಭಾಲೆ 'ಬಲ್ಲೆಯ” ನೋ. 


ಭಾಲ್ಲುಕ (ನಾ). ಇ ಭಾಲ್ಲೂಕ : “ಭಲ್ಲೂಕವಚ್ಛಭಲ್ಲ(ಮೆನೆ ಕರಡಿ] ಭಾಲ್ಲೂಕ 
'ಮಕ್ಕುಂ” (ನಸ್ತುಕೋ, ೪೦-೩). [Xo.] 

ಭಾಲ್ಲೂಕ (ನಾ). ಕರಡಿ : ಭಲೂಕ : “ಯಕ್ಷಣ, ಅಚ್ಛಃ, ಭಲ್ಲಃ, ಭಾಲ್ಲೂಕಃ, 
ಭಲ್ಲೂಕಃ - ಈ ೫ ಕರಡಿ” (ತರಯ. ೩5-13) [೫0.7 


18] ಭಾವ್ಮ, ಬಾವ (ನಾ). ೧. ಸೋದರಿಯ ಗಂಡ; ಅಕ್ಕ ಅಥವಾ 


ತಂಗಿಯ ಪತಿ: ನಿಮ್ಮ ಭಾವಂ ಕುಬೇರಪ್ರಿಯಂ ಉಪವಾಸಪೂರ್ವಕಂ 
ರಾತ್ರಿ ಪ್ರತಿಮೆ ನಿಲೆ (ನೂತ: ೬); ಭಾವನೀಗಳೆ ಹೋಗಿ ಬೇಡಿದಡೀವ 
ನಾಗಳೆ ಬಸವರಾಜನು (ಜ್ಯ. 00-34); ಓತಳ್ಳೆ ಶ್ರೀದೇವಿ ಹರಿಯಲ್ಲೋತು. 
ತೊತ್ತಾಗಿಹಳದೆನಲಿಕ್ಕಾತನಿಂದತ್ಯಧಿಕಸಮಬಲರಿಲ್ಲ. , . ದಿನಕರ: ಶೀತಕರ 
ರಿಗೆ ಭಾವ ವರುಣನಿಗಳಿಯ ಕೇಳೆಂದ (ಸಂಳಕ. ೬-೪0). ೨. ಗಂಡನ 
ಅಣ್ಣ : ಆವ ಚೆನ್ನಿಗನೀತನಾವನೀ ಜಾಣನಿವನಾವನೀ ಗಾಡಿಕಾಜಿಂ ಶಿವಾ 
ಯೆಂದತ್ತೆ ಮಾವ ಮೈದುನ ಭಾವ ಗಂಡರಿರೆ ಮನೆಗಳಂ ಬಿಟ್ಟು. . 
ಪರಿತಂದದೇವೇಳ್ವೆನಬ್ಹಾಕ್ಷಿಯರ್‌ ಮದನಲಕ್ಷ್ಮಿಯರ್‌ ನಿಟ್ಟಿಸಿದರೀಶನಿರವ 
(8೦%. ೨೦-06). ೩. ಸೋದರಮಾವನ ಮಗ ; ಸುದಾಮೆಯೆಬ 
ಕನ್ಯೆ. . . [ಗ]ಂಗೆಯಂ ವಿಖವಾಗಳ್‌ ನೆಗೆಟ್‌ ಬಂದು ಕಾಲಂ ಪಿಡಿದೊಡೆ 
*.. ತಮ್ಮ ಭಾವನಂ' ಧನದೇವನಂ ಕರೆದೀ ನೆಗಟಿಂ ಬಿಡಿಸೆಂಬುದುಂ 
(ಸುಳುಶಾ- ೩-೦೬ 5), ೪. ಹೆಂಡತಿಯ ಅಣ್ಣ : ತಮ್ಮ ಭಾವಂ ಕೃಷನ 
ಮನೆಯೊಳಪಗತಪರಿಶ್ರಮನಾಗಿರ್ದೊಂದು ದಿವಸಂ ಪಾಂಡವರುಂ ಕೌರ 
ವರುಂ ಪೊಜವೊಬಲೊಳ್‌ ನೆರೆದಿಸುತಿರೆ, . , ಕಂಡು ನಕ್ಕಂ ದ್ರೊ:ಣಂ 
(ತುಶರಾ- ೨8-0 ಐ); ರಾವು ಫಲುಗುಣಯೆನುತ ಪಾರ್ಥನ ಭಾವ ಕುಡಿ 
ಚಮ್ಮಟಿಗೆಯಲಿ ತುರಗಾವಳಿಯನದುಹಿದನು ಸುಳಿಸಿದನಾಹವಕೆ ರಥವ 
(ಕುದ್ಮಾರ್ಪೋ- ಆ). ೫. ಸೋದರತ್ತೆಯರ ಮಗ : ಅವನು ನಮ್ಮ 
ಸೋದರತ್ತೆಯ ಮಗ, ನನಗೆ ಭಾವನೇ ಆಗಬೇಕು (ಊಂ). ೬, ಬಂಧುತ್ವ 
ವಿಲ್ಲದಿದ್ದರೂ ಆತ್ಮೀಯತೆಯನ್ನು ಸೂಚಿಸಲು ಬಳಸುವ ಶಬ್ದ ; 
ಆ ಜಂಬುಕನೊಂದುದೆವಸಂ. , , ವಾಯಸನಿರ್ದಲ್ಲಿಗೆ ಬರ್ಪೆದುಮಾ 
ವಾಯಸು ಇದಿರ್ವಂದು ಎಲೆ ಭಾವ ಏಂ ಬಡವಾದಿರೆನೆ (6644. 90-೨೦); 
ಭಾವಚಿತ್ರ ತೆಗೆಯುವಷ್ಟರಲ್ಲಿ ಸಾರ್ವಜನಿಕ ಭಾವಂದಿರು ಅವರನ್ನು ಸುತ್ತು 
ಮದಿದ್ದರು (ರೇತರೂ- ೨೦). ಬಾವ: ೧. ಪುನುವಲವಳ್ಳಿಯ 
ಗಾವುಣ್ಣನಗ್ಗ ಸೆರ್‌ ಎಳವರಿ ತಮ್ಮ ಬಾವಂಗೆ ಪರೋಕ್ಷವಿನೆಯಂಗೆಯ್ದೂ 
ಶಲ್ಲಂ ನಿಲುಸಿದಂ (ಎಳ. ೪111, ಸೊಂದಿ- ೫೩0-00; 979). 

ಬಾವನ ಬಂಟ ಇ ಒಂದು ಬಿರುದು; ಭಾವನಾದ ರಾಜನಿಗೆ 


ನಚ್ಚಿನ ಸಹಾಯಕ ; ಪರನಾರೀಪುತ್ರಕ , . , ಬಾವನ ಬಣ್ಣ ಗುಣ್ಣ 
ಚರ್ರಜೆಡ್ಮುಗರಿ (ವಕ: 11, ೩0೬; ಸು. 960), ಭಾವನ ಕೇಸರಿ ಇ ಒಂದು 
ಬಿರುದು: ಸತ್ಯಯುಧಿಷ್ಠಿರಂ ಪ್ರತಿಪನ್ನಮೀರು ಭಾವನ ಕೇಸರಿ 


ನಾಮಾದಿ ಸಮಸ್ತಪ್ರಸಸ್ತಿ (ಕ. 1೪, 90-00) ಸು. 2೩ನೆಯ ಕತ). 
ಭಾವನ ಗಂಧವಾರಣ ಎ ಚಾಲುಕೃ ತ್ರೈಲೋಕ್ಯಮಲ್ಲದೇವನ ಕಾಲದ 


ಭಾವ್ಯ 


ಒಬ್ಬ ಮಾಂಡಲಿಕನ ಬಿರುದು: ದಿಶಾಗಜವುಜಂ ಬೆದಣ 
ವಿರೋಧಿಯಂ ತುಳಿದು ಕೊಲ್ವುದು ಭಾವನ ಗನ್ಮವಾರಣಂ (1333-32-1, 
೨೦೬-5; 1). ಭಾವನ ಸಿಂಗ ಎ ಭಾವನ ಕೇಸರಿ : ಶ್ರೀಸೋಮೇಸ್ಟ[ರ] 
ದೇವ ಪಾದಾರವಿಂದ ೫ ೫೫೧ ಕಮಳಭ್ರಿಂಗಂ ಭಾವನ ಸಿಂಗಂ 
ಶ್ರೀಮತ್ಸೆರ್ಗ್ಗಡೆ ಚಂಗದೇವಯ್ಯ (೫2೩. ೩೫, ೬೦-೦೨; 1085)- 
[ಆ ಸಂ. ಭಾಮ] 

ಭಾವ, (ನಾ). ೧. ಇರುವಿಕೆ ; ಇರುವುದು; ಅಸ್ತಿತ್ವ; ಸತ್ತೆ: ಮ್ತು 
ಸತ್ತೆಯೇ ಭಾವವೆಂದು ಹೇಳಲ್ಪಡುವುದು (ಕಾಸೂ. ೪); ಅಭಾವದಿಂದ 
ಭಾವ ಹೊರಡದು (ಜುಣ್ಣರ. ೪ ೫9); ಪ್ರಪಂಚದಲ್ಲಿರುವ ವಸ್ತುಗಳು 
ಭಾವ, ಅಭಾವ ಎಂದು ಎರಡು ವಿಧ (ಹಂಸಾ. ೩೦). ೨. ಆಗು 
ವುದು; ಸಂಭವಿಸುವುದು; ಉಂಟಾಗುವಿಕೆ. ೩. ಹುಟ್ಟು; ಜನ್ಮ. 
೪. ನಿಜಸ್ಥಿತಿ; ಸತ್ಯ. ೫. ಪರಮಾತ್ಮ : ದೇವನಾರೆಂದೆನಲು 
ಬುದ್ಧಿಯ ಭಾವದಲಿ ಭಾವವನಟ್‌ವ ಸದ್ಭಾವರೂಪನು (6ಕ್ಕು ತ. ೩-೦೪೭)- 
೬. ಮನಸ್ಸು; ಅಂತರಂಗ ; ಚಿತ್ತ ; `'ಬಗೆಯೊಳಾತ್ಮನೊಳು ಘೋರ 
ಜನ್ಮದೊಳು ಚೇಷ್ಟೆಯೊಳು ಭುವವೆನಿಕ್ಕು'' (ಮಂಗರಾ- 0೩-೩೦); 
ಭಾವಶುದ್ಧವಿಲ್ಲದವಂಗೆ ಭಕ್ತಿ ನೆಲೆಗೊಳ್ಳದು. ಕೂಡಲಸಂಗಯ್ಯನೊಲಿ 
ದಂಗಲ್ಲದೆ (೨15-೬೩6): ಆವ ಪರಿಯ ದೇಸಿಯಾಣ್ಮಗೆ ಬಗೆವರ್ಪುದಾ ವಿಧಗಳ 
ನಾರೈದು. , ; ಭಾವವ ಬಂದಿಗೊಳುವುದು (ಜಂಬ, ೩-೦೭). ೭. ಪ್ರಾಣಿ 
ಗಳ ಸ್ವಭಾವ, - ಪ್ರಕೃತಿ; ಜೀವಿಗಳ ನೈಸರ್ಗಿಕ ಗುಣ, ಪ್ರವೃತ್ತಿ. 
೮. ಮನೋಧರ್ಮ; ಭಾವನೆ; ಚಿತ್ತವೃತ್ತಿ; ಸಂವೇದನೆ: ಮರುಳು 
ತಲೆ ಹುರುಳುತಲೆ -ನೀನೇ. . ದೇವಾ. . . ಕೂಡಲಸಂಗಮದೇವಾ 
ಭ್ರಾಂತಳಿದು ಭಾವ. ನಿಂದುದಾಗಿ (0%ರ- 608); ಭಾವಂ ಭಾಸುರತತ್ತ, ತ 
ಗರ್ಭಮಯನಂ. ಚಾರಿತ್ರಗರ್ಭಂ (ತಂತ್ರ. 0೨೪; ಭಾವದಿಂ 
ತಲ್ಲಣಿಸಿತೆದೆಯುರ್ಬಿ ಕಣ್‌ ತೊಯ್ದದಿರ್ನ್ಸಿನಿಂ (ತತ್ರ್ರಾಂಗ- ೬೪-00೩೦). 
೯. ಅಭಿಪ್ರಾಯ ; ಆಶಯ ; ಇಂಗಿತ: ಭಾವಮೆಂಬುದಕ್ಕುಂ 
ಕವಿಗಳಾ ಭಾವಿಸಿ ಮನದ, ಬಗೆಯೊಂದಿದರ್ಥಂ (೪00. ೩-೨೦೪) ; ಪದಮೆ 
ಪದಂ... ಭಾವಂ ಪೊಣ್ಮಿದ ಸದ್ಭಾವಂ ದನಿಯಿಂಪೊದವಿದ ದನಿಯೆನಿಸೆ 
ಪೇಟ್ಜಿಪಂ ಕವಿತಿಲಕಂ (ಪುತ್ಕಥು- ೧-೬೨) ; ಈ ಸಹದೇವನೀ ಸಾತ್ಮಕಿ 
ಯುಧಾಮನ್ಯೂತ್ತಮೌಜಸರ ಭಾವವೆಮ್ಮದು (ಾನ್ಮಾಣ. ೬-೦). 
೧೦. ಕಣ್ಣಿಗೆ ಗೋಚರಿಸುವ ವಸ್ತು ; ಪ್ರತ್ಯಕ್ಷ ವಿಷಯವಾಗುವ 
ಪದಾರ್ಥ : ಪ್ರಪಂಚದಲ್ಲಿರುವ ವಸ್ತುಗಳು ಭಾವ, ಅಭಾವ ಎಂದು 
ಎರಡು ವಿಧ, ಭಾವಗಳಾದ ಘಟಪಟಾದಿಗಳು ಹೇಗೆ ಪದಾರ್ಥಗಳೋ 
ಅವುಗಳ ಅಭಾವಗಳೂ ಪದಾರ್ಥಗಳು (೬೫. ೩೦). ೧೧. ಸ್ವರೂಪ ; 


ಚರ್ಯೆ ; ತೋರಿಕೆ; ಆ ಚಿತ್ರದಲ್ಲಿ, ಹುಡುಗಿಯ .ಮುಖದ ಭಾವ 
ತುಂಬ ಚೆನ್ನಾಗಿ ಮೂಡಿಬಂದಿದೆ (ಕಂ). ೧೨. ಆಂಗಿಕ ಚಲನೆ, __ 
ಕಿ ಕ್ರಿಯೆ : ಅವರ ಮುಖದ ಭಾವದಿಂದ ಅವರಿಗೆ ಕೋಪ ಬಂದಿರುವುದು! 


ಎದ್ದು ಕಾಣುತ್ತಿದೆ (69). ೧೩. ಅರುವತ್ತು ಸಂವತ್ಸರಗಳಲ್ಲಿ 
ಎಂಟನೆಯದಂ : ಮತ್ತಮಾ ವರುಷವೇ ಪ್ರಭವ ವಿಭವ ಶುಕ್ಲ 
ಪ್ರಮೋದೂತ ಪ್ರಜೋತ್ಸತ್ತಿ ಆಂಗಿರಸ ಶ್ರೀಮುಖ ಭಾವ... ಅಕ್ಷಯ 
ವೆಂದಜವತ್ತು. ತೆಜನಾಗಿಹು! (ನಿನೇಕೆ. ೩೨೦); ಶಾಲಿವಾಹನ ಶಕ 
೧೨೫೩ನೆಯ ಭಾವಸಂವತ್ಸರ ಕಾರ್ತಿಕಮಾಸ, ಅಂದು ಪೂರ್ಣಿಮೆಯ 
ಸಂಜೆ (ಕ್ರೀಸಕ್ಕಾ- 0. ೧೪. (ವ್ಯಾಕ] ಕ್ರಿಯೆ ನಡೆಯುವುದರಿಂದ 
ಉಂಟಾಗುವ ಸ್ಥಿತಿ: ತನಮಿಕೆಯುಮೆಂಬಿವುಂ ಚಿಳತನಭಾವದೊಳಕ್ಕುಂ 
(ಉತ: ೩). ೧೫. ಭಾವನಾಮ: ಚರಮಕ್ಕತ್ವದ ಏಧಿಯುಂ 
ಧಾತುಗೆ ಭಾವದೊಳಕ್ಕುಂ ಧಾತು ನಿಜದೆ ಭಾವಮದಕ್ಕುಂ (ಕತುದ- 300). 
೧೬. [ಗಣಿತ] ಒಂಬತ್ತು ಎಂಬ ಸಂಖ್ಯೆಯ ಸಂಕೇತ : "ವಸುಧಾ। 


೬೭೩೬ 


36 


ಭಾವಕ 


ಭಾವಂ ಕೇಶವದಿಶವಂಕಂ ಭಾವರಂಧ್ರ . . . ನಿಧಿ ರತ್ನ ನವಮವೊಂಭತ್ತೆ 
ನಿಕುಂ (ನಕಕ. ಓಳ, ೧೭, [ನಾಟ್ಕ] _ಸೂತ್ರಧಾರನನ್ನು 
ಸಂಬೋಧಿಸುವಾಗ ಪ್ರಯೋಗಿಸುವ ಶಬ್ದ; '"ಸೂತ್ರಧಾರನಂ 
ಭಾವ ಎಂಬುದು” (ಕಣಯ. 0೯೪) ; “ಶಿಕ್ಷಕೆಂ ಭಾವನಕ್ಕುಂ'' 
(ನುಂಗರಾ- ೨೫-೪). ೧೮. [ಕಾವ್ಯವ] ಶೃಂಗಾರ ಮೊದಲಾದ 
ರಸಗಳನ್ನುಂಟುಮಾಡುವ ರತಿ, ಶೋಕ ಮೊದಲಾದ ಚಿತ್ತವೃತ್ತಿ ; 
ವಿಶೇಷ ರಸ ನಿಷ್ಟಾದನೆಗೆ ಕಾರಣಗಳಾದ ಸ್ಥಾಯಿಭಾವ ಮತ್ತು 
ಸಂಚಾರಿಭಾವ ; «"ಬಾಹ್ಮಮಪ್ಪರ್ಥವಂ ಆಶ್ರಯಿಸಿ ಪುಟ್ಟುಫ ಮನದ 
ವಿಕಾರಮಂ ಭಾವಮೆಂಬುದು?* (ಕಾಯು. 0೬-೯೦) ; ಭೌವದನುಬಾವ 
ದೆಸಿವ ವಿಭಾವದ ಪಸುಗೆಗಳೊಳೊಸರ್ವ ರಸದಭಿನಯಮಂ ಭಾವಿಸು 


ಮೊಡಾದಿದೇವನ ದೇವೇಂದ್ರನ ಬಗೆಗಮಸದಳಂ. ನರ್ತಕಿಯಾ 
(ಅಂತ. 7-30); ರಸಭಾವವಿಳಾಸದಿಂ . , , ಸರಸ್ವತಿ ದಯೆಗೆಯ್ಗೆ 
(ಕಾರಂಕೂ- ೨); ಹಾವಭಾವವಿಲುಸವಿಭ್ರಮವಿಲಾಸಿನಿಯರಾ ಎಟ 
ವಿದೂಷಕಂ ನಾಗರಿಕಪೀಠಮರ್ದಾವಳಿಯನಂದು . . ಬರಿಸಿದಂ 


(ಕತ. ೨0೬5). ೧೯. (ಪ್ರಾಚೀನರ ಮತದಂತೆ) ಅರ್ಥಾಲಂಕಾರ 
ಗಳಲ್ಲಿ ಒಂದು ; ಒಬ್ಬರು ಹೇಳಿದ ಮಾತಿಗೆ ಸಂದರ್ಭ ಪರ್ಯಾ 
ಲೋಜನೆಯಿಂದ ಬೇರೊಂದರ್ಥವು ತೋರುವುದು : ವಿತರ್ಕಕ್ರಮ 
ದಿಂದರ್ಥುಂತರಮಂ ಸೆಮನಿಸುವೊಂದುಕ್ತಿ ಭಾವಮೆನೆ ಪೆಸರ್ವಡೆಗುಂ 
(ಇನ್ಶಾವ- ೩೦೬). ೨೦. [ಜ್ಯೋತಿ] ಜಾತಕನಿಗೆ ಸಂಭವಿಸುವ ಫಲ 
ವಿಚಾರವನ್ನು ತಿಳಿಸುವ ಸ್ಥಾನ ; ಕ್ರಮದಿಂ ತನು ಧನ ಸಹಜಾತ 
ಮಿತ್ರಪುತ್ರುರಿ ಯುವತಿ ನೈಧನ ಧರ್ಮೋದ್ಯಮ ಲಾಭವ್ಯಯಮೆಂದಿಂತು 
ಮಿವಲ್ಕುಂ ಲಗ್ಗೆ ಭಾವನಾಮಫಲಂಗಳ್‌ (೫8. 0-4೬) ; ಲಗ್ನದಿಂದ ಕ್ರಮ 
ವಾಗಿ ತನು, ಧನ, ಸಹಜ (ಸಹೋದರ), ಮಿತ್ರ, ಪುತ್ರ, ಅರಿ (ಶತ್ರು), 
ಯುವತಿ (ಕಳತ್ರ), ಫೈಧನ (ಮೃತ್ಯು), ಧರ್ಮ. ಉದ್ಯಮ (ಉದ್ಯೋಗ), 
ಲಾಭ: ವ್ಯಯ (ಖರ್ಚು) ಇವು ಹನ್ನೆರಡು ' ಭಾವಗಳ ಹೆಸರು; ಈ 
ವಿಚಾರಗಳ ಫಲವನ್ನು ಆಯಾ ಭಾವಗಳು ತಿಳಿಸುತ್ತವೆ (ಕಾಕತಿ. ೦-೩ ಓೀಕೆ)- 
೨೦. [ಜೈನ] ಜೀವನ ಪರಿಣಾಮ ; ಔಪಶುಮಿಕ, ಕ್ಷಾಯಿಕ, 
ಕ್ಷಯೋಪಶಮಿಕ. ಔದಯಿಕ ಮತ್ತು ಪಾರಿಣಾಮಿಕ ಎಂಬ ಮಂಖ್ಯ 
ವಾದ ಐದು. ಭೇದಗಳುಳ್ಳುದು : ಭಾವಮೆಂಬುದು ಕರ್ಮಂಗಳೆ 
ಕೆಯದಿನುವಶಮದಿಂ 


ಕ್ಷಾಯೋಪಶಮದಿನಪ್ಪಾತ್ಮನ ಪರ್ಯಾಯಂ 
(ತಾನುಂಪು. ೬). [ಸಂ.7 

ಭಾವಂಜಿ “ಬಾಗುಜಿ' ನೋ: 

ಭಾವಕ (ಗು). ೧. ಆಗಲು ಕಾರಣವಾದ ; ಉಂಟುಮಾಡುವ. 


ವಿ. ಶ್ರೇಯಸ್ಸೆನ್ನುಂಟು ಮಾಡುವ; ಶ್ರೇಯಸ್ಕರವಾದ. 
೩. ಕಲ್ಪನೆ ಮಾಡುವ ; ಊಹಿಸುವ. ೪. ಸೌಂದರ್ಯದಲ್ಲಿ 
ಆಸಕ್ತಿಯನ್ನುಹೊಂದಿರುವ;ಸುಂದರವಸ್ತುಗಳನ್ನು ್ನ ಅಭಿಲಾಷಿಸುವ. 
೫. ರಸಾಸ್ವಾದನೆಯಲ್ಲಿ ಅಭಿರುಚಿಯುಳ್ಳ, (ನಾ). ೬. ಮನೋ 
ಭಾವ ; ಚಿತ್ತವೃತ್ತಿ. ೭. ಸೊಗಸಾದುದರಲ್ಲಿ ಅಭಿರುಚಿಯುಳ್ಳೆ ೈ 
ವನು; ಕಲಾಭಿರುಚಿಯುಳ್ಳ ವನು ; ರಸಿಕ; ಸಹೃದಯ : ಭಾವಕ 
ನೆಂದೊಡಂ ಚಡುರನೆಂದೊಡಮಾರ್‌ ಪೆಜರಾರೊ ನೀನೆ (ಹಿಕಣ. ೪-೬) ; 
ಈವ ಗುಣಂ ಬೇಡಲೊಡಂ ಕಾವ ಗುಣಂ ಭೀತಿಯಿಂದೆ ಮಜಕೆವುಗಲೆನಸುಂ 
ಭೂವಿನುತಮಾಗಿ ತೋರ್ಪ್ಪವು ಭಾವಕನಿಧಿ ನಾರಸಿಂಹಗೌಂಡನೊಳೆನಸುಂ 
(ಎಕ: 1, ಅರೆಸ ೬೨-೪೬ ; 1117); ತೀವಿದರು ಹೊರವಳಯದಲಿ ನಾನಾ 
ವಿಧದ ನಾಟಕದ ನರ್ತನ ಭಾವಕ.'. .ಮಲ್ಲಚಿತ್ರಕರು (1. 0೨-೨0); 
ಭಾವಕರ ಕಿವಿದೊಡವಿಗೊದವಿದ ಹಿರಣ್ಯಮಿದುಭೂತಳದೊಳೆನೆ ವಿರಾಜಿಪುದು 
ಲಕ್ಷ್ಮೀಪತಿಯ ಕಾವ್ಯರಚನೆ (ತೈ ಒಣ. ೩೪-೪0) [೫] 


(7.0. 


ಭಾವಕತ್ವ 


ಭಾವಕತ್ವ (ನಾ). ೧. ಭಾವಕನ ಧರ್ಮ; ಭಾವಕತನ ೨.. [ಕಾವ್ಯಮಾ] 
ಸಹೃದಯರು ರಸಾಸ್ವಾದನೆ ಮಾಡಲು ಸಹಾಯಕವಾದ ಒಂದು 
ವ್ಯಾಪಾರ,-_ಕ್ರಿಯೆ ; p ಕಾವ್ಯಾರ್ಥಬೋಧೆಯಾದ ಮೇಲೆ ಸೀತೆ 
ಯೆಂಬ ರಮಣಿಯು ರಾಮನೆಂಬ ರಮಣನಲ್ಲಿ ಪ್ರಣಯವುಳ್ಳವಳು 
ಎಂಬ ಅಂಶದಲ್ಲಿ ಸೀತುಂಶವನ್ನೂ ರಾಮಾಂಶವನ್ನೂ ನಿವಾರಿಸಿ 
ಕೇವಲ ಕಾಮಿನೀತ್ವ. ಕಾಮುಕತ್ವ ಭಾವನೆ ಬರುವಂತೆ ಮಾಡಿ 
ಕಾಮಿನಿಯು ಕಾಮುಕನಲ್ಲಿ ಪ್ರಣಯವುಳ್ಗ ಗೈವಳೆಂಬ ಭಾವನೆಯುಂಟು 
ಮಾಡುವ ಸಾಧಾರಣೀಕರಣ; ಇದಂ ಭಟ್ಟಿನಾಯಕನ ಮತ: ಕಾವ್ಯ 
ನಾಟಕಗಳಲ್ಲಿ ವರ್ಣಿತವಾಗಿರುವ ವಿಭಾವಾದಿಗಳಿಗೆ ಸಾಧಾರಣತ್ವವನ್ನುಂಟು 
ಮಾಡಿ ಅವು ರಸವಿಷಯವಾಗುವಂತೆ ಮಾಡುವುದು ಭಾವಕತ್ವ (ಕಾರಂತ 
೩!) ; ಕಾವ್ಯನಾಟಕದಲ್ಲಿ . . . 'ಭುವಕತ್ವ', 'ಭೋಜಕತ್ವ' ಎಂಬ 
ಮತ್ತೆರಡು ಶಕ್ತಿಗಳಿವೆ (403. 0೨). [ಸಂ,] 

ಭಾವಕಿ (ನಾ): ೧. ಚೆಲುವೆಯಾದ ಸ್ಟ್ರೀ ; ಸುಂದರಿ : ಗಿಳಿಯೊಡನೋದಿ. 
ಯೋದಿ ನುಡಿಗಲ್ಲು ; , - ಕಳಾಗುಣಂ ಪೊದಟ್ಟಳವಡೆ ಬಾಲಭಾವದೊಳೆ. 
ಭಾವಕಿಯರು ಬಳೆವರ್‌ ನಿರಂತರಂ (ಕನುರ. 0೩ ಶ್ರಯೋ) ; ಭುವಕಿ 
ಯೆನ್ನನೊರ್ಮೊದಲೆ ಕಾಣಲೊಡಂ ಬೆಮರುಣ್ಮಿ ವಿಸ್ಮಯಂ ತೀವಿ . . . 
ಮರವಟ್ಟವೊಲಿರ್ದಳ್‌ (ರಕಕು. 00-೭೪) ; ಸುರಿಯೆ ಮುತ್ತುಗಳರರೆ 
ಮುುಬುರದಿ ಪರಿಪರಿಯ ಚಾರಿಗಳ ತಂದಚ್ಚರಿಯೆನಿಸಿ ನಟಿಸಿದಳು ಭಾವಕಿ 
ನಾಟ್ಕರಂಗದಲಿ (ಸತಕ್ಕು. ೪-೦೪). ೨. ರಸಿಕಳಾದ ಸ್ತ್ರೀ: ಪಾಂಥರಿರವಟಾ 
ದೀಯುತುಂ ಜರಾಭೀರುವಂ ಕಾಣಿಸಿ €ಳಿಪುತೆಸೆದರೇಂ ಜಾತಿಭಾವಕಿಯರೋ 
(ಕತ್ಮರಾ: 6-08) ; ಮುದ್ದುಮೊಗದ ಭಾವಕಿಯರ ಲಲ್ಲೆನುಡಿಯೆಂಬ 
ನಯಗತ್ತಿ ಎಲ್ಲರ ಹೃದಯವ ಕೊಳಿವುತ್ತಿದೆ ನೋಡಾ (ಸಿರ್ಕೇನ- 90-00೬); 
ಭಾವಕಿಯರ್‌  ತೊಡಗಿದರತಿಕೋವಿದೆಯರ* ಜಲಕೇಳಿಗೆ 
(ತಟ. ೪-೨೨). [ ಭಾವಕ 4 - ಇ] 

ಭಾವಕೃದಂತ. (ನಾ). [ವಾ 5] ಧಾತುವಿನಿಂದ ಹುಟ್ಟುವ ಭಾವನಾಮ; 
ಕೃದಂತಭಾವನಾಮ ; ಕೆಲವು ಧಾತುಗಳು ನಿಜರೂಪದಿಂದಲೇ ಭಾವ 
ಕೃದಂತಗಳಾಗುವುವು. ಉದಾ; .._ಆಗು, ಉರ್ಜು, ಓದು (ಕರಿಂ. ೦೭). 

[ಸಂ]. 

ಭಾವಗಮ್ಮ (ನಾ). ಮನಸ್ಸಿಗೆ ಗೋಚರಿಸುವುದು ; ಊಹೆಯಿಂದ 
ತಿಳಿಯತಕ್ಕುದು : ವಿಚಿತ್ರರತಪ್ರೌಢತೆ ಭಾವಗಮ್ಮಮೆನಿಕುಂ ಶ್ರೀರೂಪ 
ಕ೦ದರ್ಪನಾ (ಕಾತ್ಯಸಾ- ೬೩೩) - [೫ಂ.] 

ಭಾವಗರ್ಭಿತ (ನಾ)- ಅಭಿಪ್ರಾಯದಿಂದ ಕೂಡಿರುವುದು; ಇಂಗಿತದಿಂದ 
ಕೂಡಿರುವುದು : ಹುಡುಗಿಯರು ಒಬ್ಬರನೊಬ್ಬರು ಭಾವಗರ್ಭಿತವಾಗಿ 
ನೋಡಿಕೊಂಡು ಗುಸುಗುಸುಪಟ್ಟುಕೊಂಡರು (ಶಶ. ೨೪೪). [ಸಂ.] 

ಭಾವಗೀತ (ನಾ. ಕವಿಯ ಆತ್ಮೀಯವಾದ ಭ.ವನೆಗಳನ್ನು ಚಿತ್ರಿಸುವ 
ಹ್ರಸ್ವವಾದ ಕವನ ; p ಹಾಡಲು ಅನುಕೂಲವಾಗಿದ್ದು, ಸಾಮಾನ್ಯ 
ವಾಗಿ ಒಂದು ಭಃವಗೀತೆಯಲ್ಲಿ ಒಂದೇ ಭಾವನೆ ನಿರೂಪಿತವಾಗಿರು 
ತ್ತದೆ, "ಇದು ಇಂಗ್ಲಿಷಿನ '1yrಸಂ' ಎನ್ನುವ ಪದದ ಅನುವಾದ : 
ಭಾವಗೀತ, ಅಷ್ಟಷಟ್ಟದಿ . . . ಎಲ್ಲವೂ ಇಂದು ಕನ್ನಡದಲ್ಲಿ ನೆಲೆಗೊಂಡಿವೆ 
(ಕಕ್ಕಳಾ, ೨೪) ; ನಿಬ್ಬಣಕೆ ಹೊರಟಂತೆ ಹಾಡುಗಬ್ಬಗಳ ಕೊಲ್ಲಾರಿ ಬಂಡಿ. 
ಭಾವಗೀತ ಒಪ್ಪಿದರೆ ಚಂದ ವಧೂವರ ಜೋಡಿ (ಕರು. ೩೩-೪); ಭೃಂಗದ 
ಬೆನ್ನೇರಿ ಬಂತು ಕಲ್ಪನಾವಿಲುಸಾ ಮಾತು ಮಾತು ಮಥಿಸಿ ಬಂದ ನಾದದ 
ನವನೀತಾ . , , ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತಾ (ತಾರಳೀ. 
3-0೦). [ಸಂ.) 

ಭಾವಗೀತೆ (ನಾ). ಎ ಭಾವಗೀತೆ: ಭಾವಗೀತೆಯ ಹಾಗೆ ಹಳ್ಳಿಯ ಜೀವನ 
ದೇವನೆ ಈ ಗೀತಕಾರ (ಇಂತಾಶ- ೦೦೮-೨೪); ಕವಿಯ ಭಾವಪ್ರಧಾನೆವಾದ 


೬೭೩೭ 


ಭಾವಜೀವಿ 


ಕಾವ್ಯ ಭಾವಗೀತೆ ಎಂದೆವು (ಕಾನಗೀ- ೦೨); ಭಾವಗೀತೆಯಲ್ಲಿ ಕೇವಲ ರಸ 
ಮಾತ್ರ ಇರುತ್ತದೆ (೫೪ರ, ೫೯). [ಸ0, ಭಾವಗೀತಾ] 
ಭಾವಚಿತ್ರ (ನಾ). ೧. ಒಬ್ಬ ವ್ಯಕ್ತಿಯ ಆಕಾರವನ್ನು ತೋರಿಸುವ 
ಚಿತ್ರ ; ಪ್ರತಿಕೃತಿ: ಮನದಿ ಯೋಚಿಸಿವ (ಯ, ವನ ಭಾವಚಿತ್ರ 
ಮನೊಲಿದು ಘನಪ್ರಚುರವಣಾಗಿ ಚಿತ್ರಿಸಿಕೊಂಡು (ಸರರೋ. ೨೬-೨೦) ; ನನ್ನ 
ರಯ್ಕಿಂದ ಬರೆದ ಪೂಜ್ಮಳುದ ಶಕುಂತಳೆಯ ಭಾವಚಿತ್ರವನ್ನು ತೆಗೆದು 
ಕೊಂಡು ಬಾ (೫೪೨ ೮೪-3); ಪ್ರೀತಿಯಿಂದೈತಂದು ನೀನಂದು ನನಗಿತ್ತ 
ನಿನ್ನ ಆ ಭಾವಚಿತ್ರವನು ನೋಡುತ್ತ (ಕುಕ್ರನೀ, ೦೦೪-೦). ೨. ಕ್ಯಾಮರಾ 
ಎಂಬ ಯಂತ್ರದ ಮೂಲಕ ಗ್ರಹಿಸಿದ ಪ್ರತಿಬಿಂಬ; ಛಾಯಾಚಿತ್ರ ; 
ಫೋಟೊ : ಮೇಜನ ಮೇಲಿದ್ದ ಭಾವಚಿತ್ರ ತನ್ನ ಕಣ್ಣಿಗೆ ಸ್ಪಷ್ಟವಾಗಿ 
ಕಂಡಿತ್ತು (ದೂರಿ. ೦೩೪). [8] 
ಭಾವಚೇಷ್ಟೆ (ನಾ). ಮನಸ್ಸಿನಲ್ಲಿ ತೋರುವ ಭಾವಗಳ ನಿರೂಪಣೆಗೆ 
ಬಹಿರಂಗವಾಗಿ ತೋರುವ ಶಾರೀರಿಕಕ್ರಿಯೆ ; ಶೃಂಗಾರಚೇಷ್ಟೆ ; 
ಆತನಿನುದ ಬೇಟಮಭಿಜಂತತೆಯಿಂ ನೆಗಲಳ್ಕೊಂದು ಧೈರ್ಯವಂತು. 
- ಚೇತದೊಳುಣ್ಮೆ ಕನ್ನೆ ತಳೆದಳ್‌ ಕೆಲಿಕಿಂಚಿತ ಭಾವಚೇಪ್ಟೆಯಂ (ಕ:ರ್ರಫಿ. 
3-023). [ಸಂ- ಭಾವಚೇಷ್ಟಾ] 
ಭಾವಜ (ನಾ). 0. ಮನಸ್ಸಿನಲ್ಲಿ ಹುಟ್ಟುವುದು. ೨. ಮನಸ್ಸಿನಲ್ಲಿ 
ಜನಿಸಿದವನು ; ಮನ್ಮಥ ; ಕಾಮ: ಮೂವತ್ತಾಯಿಂ ಗುಣದಿಂ ಭಾವ 
ಜನಂ ಕಟ್ಟಿ ಪೆಟ್ಟವೆಟಿದರ್‌ ವೃಷದಿಂ (ಬಣಕ್ಕ: ೦-೨೦) ; ಭಾವತಪದಿಂದೆ 
ಬೆದಟ್‌ಸಿ ಭುವಜನಂ ಪರಮಸಂಯಮೋಪಾಯವಮ್ಮನುಜ್ಜೀವಿಸಿದ ವಾಸ್ತು 
ಪೂಜ್ಯತೆ ೈವಿದ್ಯಪದಂಗಳಲ್ಲೆ ಲೋಕನುತಂಗಳ್‌ (೫ರ್ಕತೆ. ೦-೩೦) ; ಜಾತಿ 
ಜಾಣ್ಪಡೆಯೆ ಭಾಮ ಭಾವಜನ ಹೂವಿನಂಬಿನಂತೆ ಮನಮಂ ನಾಟಿ 
(muse: 3-0೯ 2). 
ಭಾವಜನಯ್ಯ ಎ ಮನ್ಮಥನ ತಂದೆ ; ವಿಷ್ಣು ಭಾವಜನಯ್ಯನೆ 
ದಿನದಿ ಉಂಡವರನು ಕೀವಿನೊಳೆಗೆ ಹಾಕಿ ಕುದಿಸುವ ಯಮನು (ಕರರ. 
6-049-9); ಬಾರೊ ಬಾರಯ್ಯ ಮನೆಗೆ ಭಾವಜನಯ್ಯ (449. 2), 
ಭಾವಜನರೆಸಿ ಎ ಮನ್ಮಥನ ರಾಣಿ; ರತಿ; ಅಂಗಲತೆಯು ಅತಿ 
ಬೆಂದು ಭಾವಜನರಸಿ ಬರವರಲು ತದ್ವೆನಂ ಕಂಗೊಳಿಸಿತ್ತವೇಳ್ವೈನೊ 


(ನನನೋ, 6-೨೪), [Xo.] 
ಭಾವಜಜನಕ (ನಾ). ಮನ್ಮಥನ ತಂದೆ ; ವಿಷ್ಣು : ದ್ವಾಪಾರದಲಿ 
'ಭಾವಜಜನಕನಾಗುದವಿಸಿದನು ತ್ರಿಜಗವಈಯಲೂ ಬಾದರುಯಣನೆಂಬ 


ನಾಮದಲಿ (0ಸ೪- ೩೪-೬೨). [ಸಂ.] 

ಭಾವಜಾಂತಕ (ನಾ). ಮನ್ಮಥನನ್ನು ನಾಶಪಡಿಸಿದವನು ; ಶಿವ; 
ಭಾವಜಾಂತಕ ಜಯವೆನುತ . . . ಪೊಂದೊಟ್ಟಿಲಂ ತರಿಸಿ ಶಿಶುವನೆತ್ತಿ 
ಪಿಡಿದು (್ರಿತಣ. ಲ). [೫ಂ,] 

ಭಾವಜಾರಿ (ನಾ). = ಭಾವಜಾಂತಕ : ಭಾವಜಾರಿಯು ಹರಿಯು 
ಕಮಲಜರಾವರಾದರು ಪೂಜಿಸಲುಬೇಕೀ ಮಹಾಗಣಪತಿಯ (ಗಗಳಾ - ೫-೦೦). 

[ಸಂ.] 

ಭಾವಜೀವಿ (ನು). ಮಾನಸಿಕ ಕಲ್ಪನೆಗಳಲ್ಲಿ ತನ್ಮಯತೆಯನ್ನನು 
ಭವಿಸುವ ವ್ಯಕ್ತಿ; ಮುಸ್ತವತೆಗಿಂತಲೂ ಕಾಲ್ಪನಿಕಭಾವನೆಗಳಿಗೇ 
ಹೆಚ್ಚು ಮಾರುಹೋಗುವ, ಕಾವ್ಯ ನಾಟಕಾದಿಗಳಲ್ಲಿ ತೋರಿ ಬರುವ 
ಉದಾತ್ತಧ್ಯೇಯಗಳನ್ನು ಆದರ್ಶವಾಗಿಟ್ಟುಕೊಳ್ಳುವ ವ್ಯಕ್ತಿ: 
ಹೀಗೆ ಮನದಲ್ಲಿಯೇ ಎಣಿಕೆ ಹಾಕುತ್ತಿದ್ದಳು. ಆ ಭಾವಜೀವಿಯಾಗಿದ್ದ 
ಬಾಲಕಿ (ತ ೦೯); ಬುದ್ಧಿನಿಷ್ಠನು ಭಾವಜೀವಿಯನ್ನು ಬೈದು 
ಮುಚಚ್ಚುತ್ತಾನೆ (ಕನ್ಶಕಾ, 09) ; ಕನ್ನಡಿಗರು ಭಾವಜೀವಿಗಳು; ಬುದ್ಧಿ ಜೀವಿ 
ಗಳಲ್ಲ (2ತಾವಾ: 00)... [ಸಂ, ಭಾವಜೀವಿನ"] 


ಜ್ಯ 
ಭಾವಜ್ಞ (ನಾ). ಇತರರ ಮನಸ್ಸಿನ ಭಾವನೆಗಳನ್ನು ತಿಳಿಯಬಲ್ಲವನು; 
ರಸಿಕ ; ಸಹೃದಯ ; ಬಲ್ಲಂದಟ್ಟು ಅದೆಲ್ಲಿದ್ದರು ತನ್ನ ವೇದನೆಯ 
ಬಿಡದು ಭಾವಜ್ಞರ ಮನೆಯ ಬಾಗಿಲಲ್ಲಿದ್ದರೂ ಸ್ವಜಾತಿಯ ಗುಣವಲ್ಲದೆ 
ನೀತಿಯ ಗುಣವಿಲ್ಲ (ಕೋಕಾ. 83-೨೨೭); ಭೂಪುಲನನು ಸುಮದಲಿ 
ಮುರರಿಪು ಬೋಳವಿಸಿ ಭಾವಜ್ಞ ನಂದಿಸಿದನು ಮನೋವ್ಯಥೆಯ (೪ನ್ಮಾಳ- 
0-0); ಸೋತಡೆಯು ಸುಖದೈವದಲಿ ಧೈರ್ಯಾತಿಶಯದಲ್ಲಿ ಕಾಡಿ 
ಕೀರ್ತಿಯ ಬೈತಲೆಯನಪ್ಪುವುದೆ ಭಾವಜ್ಜರಿಗೆ ಗುಣ (ತೊರರಾ. ೪-೪-೪೩). 
[i 
ಭಾವತೀವ್ರತೆ (ನಾ). ಆಲೋಚನೆಯ ಗಾಢತೆ; ಭಾವನೆಯ ತೀವ್ರತೆ: 
ಅವನ ಭಾವನಾವಿವೇಕಶಕ್ತಿಯು ಭವಿತವ್ಯ ಕಲಾಕೃತಿಯ ಕರಡುಕೊರಡಿಗೆ. 
ಬಣ್ಣವಿಡುತ್ತದೆ. ಮರ್ತು ಭಾವಶೀವ್ರತೆಯನ್ನೊದವಿಸುತ್ತದೆ. (ನವ್ಮಣ- 


030). [ಸಂ. ಭಾವತೀವ್ರತಾ] 


ಭಾವತ್ರಯ (ನಾ). [ವೀಶೈ] ಭಾವ. ಸದ್ಭಾವ ಮತ್ತು ನಿರ್ಭಾವ 
ಕ ೦ಗಳು 


ಎಂಬ ಮೂರು ಭಾವಗಳು : ಭುವತ್ರಯಂಗಳು ತಾಶತ್ರಂ 
ಪಟ್ಕರಣಂಗಳು ಇಂತಿವು ಆದಿಯಾಗಿ ತೋಜುವ. 
ಎಸ್ನವೆ ಅಲ್ಲ (ನುಶಾರೇ. ೧. ೦೦೦-೨೩೫) ; ಭಾದಸ। 
ಭಾವತ್ರಯಂಗಳುಳ್ಳವರ ದೇವರೆಂದನ್ನೆ [0 6-38) : ಭಾವ 
ಬಣ್ಣಗೆಡಿಸಿ ದುರ್ಭಾಪತ್ರಯಂಗಳ ದೂರಮಾಡಿ ಮನ 
ಮಾಡಿ (60ರೇ- ೦೯೪-0೪). [10.1 

ಭಾವದ್ಯೋತಕ (ನಾ). ಭಾವದ ಅರ್ಥವನ್ನು 
ಮುದ್ರೆಗಳು ಭಾವದ್ಯೋತಕ ; ಆಸನಗಳು ರ: 

[ಸಂ.] 

ಭಾವಧ್ವನಿ (ನಾ). [ಕಾವ್ಯಮಾ] ಕಾವ್ಯದಲ್ಲಿ ದೇವತೆ. ಗುರು 
ಮೊದಲುದವರಲ್ಲಿ ಇಟ್ಟಿರುವ ರತಿಯೂ ಮತ್ತು ವ್ಯಭಿಚಾರಿ 
ಭಾವಗಳೂ ಪ್ರಧಾನವಾಗಿ ತೋರುವುದು ; ಭಾವವು ಮುಖ್ಯವಾಗಿ 
ವ್ಯಂಗ್ಯವಾಗಿರುವುದು : ' 'ಉದ್ರಿಕ್ರಾವಸ್ಕೆಯನ್ನು ತಳಿದ ವ್ಯಭಿಚಾರಿ 
ಭಾವವು ಚಮತ್ಕಾರಕಾರಿಯಾದಾಗ `ಭಾವಧ್ವನಿ? (ರೃನ್ಮಾರೋ. ೩೮)- [ಸಂ.] 

ಭಾಡನ (ನಾ). [ಜೈನ] ನಾಲ್ಕು ಬಗೆಯ ದೇವಸಮೂಹದಲ್ಲಿ ಒಂದು 
ವರ್ಗಕ್ಕೆ ಸೇರಿದ ದೇವತೆ ; ಭವನವಾಸಿದೇವ : ನಿರುತಂ ಭಾವನರುಂ 
ಪನುವಸಥರುಂ ಜ್ಯೋತಿಷ್ಯರುಂ ಕಲ್ಪಮಾಸರುಮಾಗಿರ್ದ ಚತುರ್ವಿಧಾಮರರು 
ದಾರರ್‌ ಸ್ತೋಮದೊಳ್‌ ಕೂಡೆ (ಪ್ರಸ್ತಶು- 00-೧೩)- [ಸಂ.] 

ಭಾನನಾಜೀವಿ (ನಾ). ಭಾವಜೀವಿ : ನಿನ್ನ ವ್ಯವಹಂರದಿಂದ ' ನೀನ: 
ಭಾವನಾಜೀವಿಯೆಂದು ಕಂಡುಬರುವುದು (ಜೇನಂತ, ೨೩೦) 

[ಸಂ. ಭಾವನುಜೀವಿನ್‌] 

ಭಾವನಾಮ (ನಾ). [ಪಾಕ] ಭಾವವನ್ನು ತಿಳಿಸುವ ನಾಮಪದ: 
ಒಂದು ಕ್ರಿಯೆ ನಡೆಯುವುದರಿಂದ ಉಂಟಾಗುವ ಸ್ಥಿತಿಯನ್ನಾಗಲಿ ಒಂದು 
ವಸ್ತುವಿನ ಸ್ಥಿತಿ ಸ್ವಭಾವಗಳನ್ನಾಗಲಿ ತಿಳಿಸುವ ನಾಮಮಚಂಕೆ ಭಾವ 
ನಾಮವಂದು ಹೆಸರು (ಮರಮ. ೨೬)- [ಸಂ.] 

ಭಾವನಾಮಯಿ (ನಾ). ೧.. ವಾಸ್ತವತೆಯ ಜಗತ್ತಿನಿಂದ ಬೇರೆಯಾದ 
ಕಲ್ಪನಾಲೋಕದಲ್ಲಿ ವಿಹರಿಸುವ ವ್ಯಕ್ತಿ : ಆಕೆ ತುಂಬ ಭಾವನುಮಯಿ 


ತ್ರಯ: 


ಪ್ರಖರಗೊಳಿಸುವುದು : 
ಗೇಯ (ಛಾರರ- ೩03). 


(ಕೂ): ೨- [ಬೌದ್ಧ] ಸಂಸಾರನಿವೃತ್ತಿಗೆ ಕಾರಣವಾದ ಪ್ರಜ್ಞಾ 


ಪಾರಮಿತಾ ಎಂಬ ಸದಾಚಾರದ ಮೂರು ಭೇದಗಳಲ್ಲಿ ಒಂದು ; 
ಈ ಸಾಕ್ಷಾತ್ಕುರವೆಂಬ ಭಾವನೆಯು ವೇದಾಂತಿಗಳ ಶ್ರವಣ ಮನನ 
ನಿದಿಧ್ಯುಸಗಳಂತೆ ಶ್ರುತಿಮಯಿತಾ, ಚೆಂತಂಮಯಾ. ಭಾವನಾಮಯಿತಾ ಎಂಬ 
"ಕ್ರಮದಿಂದ ಪ್ರಜ್ಞಾಪುರಮಿತಾ ಎಂಬ ನಾಮಧೇಯದಿಂದ ಪ್ರಸಿದ್ಧ 
ವಾಗಿರುವುದು (tom. 90). [ಸಂ. ಭಾವನಾಮಯೂ] 


೬೭೩೮ 


pS 


10 


40 
\ 


ಭಾವನೆ 


ಭಾವನಾಲವಣ (ನಾ). [ವೈದ್ಯಶಾ] ಒಂದು ಬಗೆಯ ಔಷಧ ; 
ಔಷಧಿದ್ರವ್ಯಗಳೊಡನೆ ಭಾವನೆ ನೀಡಿದ ಉಪ್ಪು : ಭಾವನಾಲವಣ- 
ಆಡುಸೋಗೆ, ಎಲಹುರಿ ಲೋಳಿಸರ . ಈ ರಸಗಳಲ್ಲಿ ಮಾಡಿ 
ಕೇರಿದ ಚೊಕ್ಕಟಮದ ಲವಣ ಸೇರು ೪ನ್ನು ಪ್ರತ್ಯೇಕವಾಗಿ ಒಂದೊಂದು 
ದಿನ ಭಾವನೆಯಂ ಕೊಟ್ಟು ನೆಳೆಲಲ್ಲಿ ಒಣಗಿಸಿ ಇರಿಸಿಕೊಂಡು... 

2 ಹುಟ್ಟುಗೂರಲು: ಹುಟ್ಟುಕ್ತಾಸಪು ಪರಿಷರವಹುದು (4ಳನ್ಮಿ. 
೨೨೭). [೫0.7 

ಭಾವನಾಲೋಕ (ನಾ). ಭಾವನಾಪ್ರಪಂಚೆ : ಮಾನಸಿಕ ಕಲ್ಪನೆ : ಅವಳ 
ಮಾತು ಲೋಕಕ್ಕೆ ಇಳಿಯತೊಡಗಿತು (೫. ೮). [ಸಂ.] 

ಭಾವನಾವಾದಕ್ಕಿ (ನಾ): [ವೈದ್ಯಶಾ] ಒಂದು ಬಗೆಯ ಔಷಧ ; 


ಸೇವಿಸಲ 


ಭಾವನೆ ಕೊಟ್ಟ ಓಮಂ - ಅಜಮೋದ : ಭಾವನಾಮದಕ್ಕಿ _. 
ಕರಿ ಮಾಡಿದ ವಾದಕ್ಕಿ ಸೇರು ೪ನ್ನು ಆಡಿನ ಮೂತ್ರದಲ್ಲಿ ಭಾವನೆಯಂ 
ಮಾಡಿಕೊಟ್ಟು . . . ಸೇವಿಸೆ ಖಾಸರೋಗಶ್ವಾಸ . . . ಅಗ್ನಿಮಾಂದ್ಯ 


ತಾದ ರೋಗಗಳು ಸಹ... ಶೀಘ್ರವಾಗಿ ಗುಣಮಕ್ಕೂಂ (ಸತವ. 
3). [ (ಸಂ. ಭಾವನಾ) 4 ವಾದಕ್ಸಿ ] 

ಭಾವನಾಶಕ್ತಿ (ನಾ). ಊಹಿಸುವ ಸಾಮರ್ಥ, : ನಿಮಗೆ ಭಾವನಾಶ್ರೂ 
ಸ್ವಲ್ಪವೂ ಇಲ್ಲ (ಹಸುಹೋ- ೬೬). [೫o.] 

ಭಾವನಿರ್ದ್ವಂದ್ವ (ನಾ). ೧. ಪ್ರೀತಿಯ ಅಭೇದ ; ಅಭಿನ್ನ ಪ್ರೀತಿ; 
ಆತ್ಮೀಯತೆಯಲ್ಲಿ ಏಕರೂಪತೆ. ೨. ಸಮಭಾವನೆಯುಳ್ಳವನು ; 
ಸಮಾನಪ್ರೀತಿಯುಳ್ಳವನು : ತನಯನಂ ಪೆತ್ತಳ" ಗಡಂ ನಿನ್ನ ಪತ್ನಿ 
ಯಶೋದಾವಧು ತತ್ತನೂಜನೊಡನಿಂಬಿಂ ಭಾವನಿರ್ದ್ವಂದ್ವನಾಗಿಯೆ 
ನೀಂ ರಕ್ಷಿಸು ರೌಹಿಣೇಯನೆನಿಪಸ್ಮೆ ತ್ರುತ್ರನಂ (೬ಗಂ. ೩-೨೩)... [ಸ] 

ಭಾವನಿಷ್ಠ (ಗು). ಒಬ್ಬ ವ್ಯಕ್ತಿಯ ಭಾವವನ್ನು ಆಶ್ರಯಿಸಿಕೊಂಡಿ 
ರುವ ; ಭಾವಕ್ಕೆ ಅಧೀನವಾದ ; ಭಾವಪ್ರಧೂನವಾದ : ಮನಸ್ಸಿನ 
ಮುತ್ತು ಭಾವನೆಯ ಪರಿಣಾಮಗಳನ್ನು ದರ್ಶಿಸುವ ಭಾವನಿಷ್ಠೆಕಲ್ಪನೆ 
(subjective imagination) ಹೀಗೆ ಇವೆಲ್ಲ ಕವಿಯ ಕಾವ್ಯಸೃಷ್ಟಿಯ 
ಉಪಕರಣಗಳು ಮಾತ್ರ (ರಸ. ೩೦). "ಭಾವನಿಷ್ಕಕಾವ್ಯ' ಪರಾ. 
'[ಸಂ, 

ಆಧುನಿಕ ಸಾಹಿತ್ಯವಿಮರ್ಶಕರು ಸೂಚಿಸಿರುವ 

ಕಾವ್ಯ, ಭಾವನಿಷ್ಠಕಾವ್ಯ ಎಂಬ ಕಾವ್ಯಭೇದಗಳಲ್ಲಿ 

ಒಂದು; ಭಾವವೇ ಪುಧಾಸವಾಗಿರುವ ಕಾವ್ಯ : ಕವಿಪ್ರಜ್ಞೆ ತನ್ನ 

ಕಾವ್ಯವಸ್ತುವಿಗಾಗಿ ಬಾಪ್ಯಜಗತ್ತಿನ ವಸ್ತುಗಳನ್ನು ವಿಶೇಷವಾಗಿ 

ಆಶ್ರಯಿಸದೆ, ಆಶ್ರಯಿಸಿದರೂ ನಿವಾರ್ಯವಾದ ಉಪಲಂಬವನ್ನಾಗಿ ಮಾತ್ರ. 

ಮಾಡಿಕೊಂಡು, ತನ್ನ ಅಂತರಂಗದ ಆಳಕ್ಕೆ ಇಳಿದು. ತನ್ನ ಅನುಭವ, 

ಆಲೋಚನೆ, ಭಾವ ಇವುಗಳಿಗೆ ಅಭಿವ್ಯಕ್ತಿಯನ್ನು ನೀಡುವುದು. - ಇದನ್ನು 


ಭಾವನಿಷ್ಯ 
ವಸ 


ಕಾವ್ಯ (ನಾ). 
ಹ 


ಷ್ಮಕಾವೃ 


“ಭಾವನಿಷ್ಮ' ಕಾವ್ಯ ಎಂದು ಕರೆಯಬಹುದು (ಥಾಠಗೀ. ೦). “ವಸ್ತುನಿಷ್ಠ 
ಕಾವ್ಯ' ಪರಾ. [ಸಂ.] 
ಭಾವನಿಷ್ಠುರ (ನಾ). ಕ್ರೂರವಾದ ಅಭಿಪ್ರಾಯವುಳ್ಳೆದು: ಮುರ 


ಮಥನ ಚಿತ್ಸೈಸಿದೈ ತರುಎರಿಯ ಸಾಭಿಪ್ರಾಯವಾಕ್ಕಸ್ಬುರಣವನು 
ಸಭ್ಯಾಂಗಭಾಷಿತಭಾವನಿಷ್ಮುರವ (ಕನ್ಮಾಕ. ೨6-೨೮). [xc] 
ಭಾವನೆ (ನಾ). ೧. ಮನಸ್ಸಿನ ಅಭಿಪ್ರಾಯ.-ಆಶಯ ; ಅಂತರಂಗದ 
ಆಲೋಚನೆ. - ಅನಿಸಿಕೆ; ವರಗುಣಂಗಳನೊಂದನೊಂದಂ ಪರಿವಿಡಿ 
ಯೊಳೀಶ್ವರನೊಳರ್ಪಿಸಿ ಪರಿಕಿಪೊಡೆ ತಾನೆಂಬ ಭಾವನೆಯಿಲ್ಲದೆ (೩ಸಫು. 
(3-೩೦) ; ಈ ಪೂಜ್ಯಭಾವನೆಗೆ ಅನುಗುಣವಾದ ಪುರಾಣಗಳೂ ಕಥೆಗಳೂ 
ಹುಟ್ಟಿಕೊಳ್ಳುವುದು ಸಹಜವಷ್ಟೆ (ನರ. 6); ಅವರ ಮುಖಗಳಲ್ಲಿ 
ಇನ್ನಾವ ಭಾವನೆಯೂ ಬೆಳಗುತ್ತಿರಲಿಲ್ಲ (ಶುಷಾತ್ಮ್ಮಾ- 0೪೦) 


ಭಾವನೆಗೆಯ್‌ 


೨. ಧ್ಯಾನ ; ಪದೇಪದೇ ಮಾಡುವ ಅನುಸಂಧಾನ : ತನು ತನುವಾಗೆ 
ನೋಂತು ಪರಮಾಗಮಭಾವನೆಯೊಳ್‌ ನಿರಂತರಂ ಮನಮಿರೆ (ಕತಪು- 
೩-3) 7 ನಿನ್ನ ರೂಪಭಾವನೆಯೊಳೆ ಕೂಡಿ ನಿನ್ನತುಳನಾಮಜಪಕ್ರಿಯೆಯಲ್ಲಿ 
ನಿಟ್ಟಿವಟ್ಟು (ಕಂದ್ರಪು. 600. ೩. ಆಶೋತ್ತರ; ಅಭಿಲಾಷೆ: 
ಉಮೆಯ ಭಾವನೆಯನೊಡಗೂಡಿಸುವ, , , ದೇವ ಗಂಗಾಧರಂ ಪೊರೆಗೆ 
ನಿಚ್ಚಂ ನಮ್ಮನು (ಕಳಾ, ೦-3). 9. [ವೈದ್ಯಶಾ] ಯಾವುದಾದರೂ 
ಚೂರ್ಣವನ್ನು ದ್ರವದಲ್ಲಿ ಕಲಸಿ ಒಣಗಿಸುವುದು ; ವಾಸನೆ ಕಟ್ಟು 
ವುದು: ಲೋಹದ ಆರಹುಡಿಯನ್ನು , , . ಮೂಲಂಗೀರಸದಿಂದ ಭಾವ 
ನೆಯನ್ನು ಮಾಡಿ. ., ಜಚೂರ್ಣಮಾಡಲು ಶುದ ಧೂರವಾಗುವುದು 
(15ಕ್ಕೆ- 48); ಜೇನುಮೇಣಯೆಕ್ಯದ ಹಾಲು ಮುಂಡಗಳ್ಳಿ ಳಿಂದ 
ಏಳು ಬಾರಿ ಭಾವನೆಯ ಮಾಡಿ ಕಾಸಿ ವೃಶ್ವಿಕದಂಶಕ್ಕೆ ಕಾಸಿ ವತ್ತಲು 
ವಿಷಹರ (೭48. 0೬-ಂ), ಎಲಚಿಮುರದ ಸೊ: 
ನಿಂದ ಅನೇಕಸಾರಿ ಭಾವನೆ ಮಾಡಬೇಕು (ಚೂರ್ಣವನ್ನು ಪ್ರವದಲ್ಲಿ ಕಲಸಿ 
ಒಣಗಿಸುವುದಕ್ಕೆ ಭಾದನೆಯೆಂದು. ಹೆಸರು) (೪೫. ೬ ೮೩0). 
'ಭಾವನೆಗೆಯ್‌' ಪರಾ. ೫. [ದ್ವೈತ] ಜೀವರುಗಳಲ್ಲಿರುವ ಒಂದು 
ಸಂಸ್ಕಾರ 2. ಸರ್ವಜೀವರಿಗೂ ಸಂಸ್ಕಾರವೆಂಬ ಭಾವನೆಯಿರುವುದು. 
ಸಾಮಾನ್ಯವಾಗಿ ಸಂಸ್ಕಾರವು ಭಾವನಾ, ವೇಗ, ಹಠಾಖ್ಯಯೋಗ್ಯತಾ. 
ಸ್ಥಿತಸ್ಥಾಪಕಗಳೆಂದು ನಾಲ್ಕು ಪ್ರಕಾರವಾದ ಮನಃ/ಪರಿಣಾಮವು . .. 
ಭಾವನೆ ಅನುಭವದಿಂದುಂಟಾಗಿ ಸ್ಮೃತಿಹೇತುವಾಗಿರುವುದು (ಹಿಂದೆಸಾ. ೨೮೪). 
[ಸಂ, ಭಾವನಾ] 
ಭಾವನೆಗೆಯ್‌, ಭಾವನೆಗೈ (ಕ್ರ). ೧- ನೆನೆಯಿಸು ; ದ್ರವಪದಾರ್ಥ 
ದೊಂದಿಗೆ ಮಿಶ್ರಮಾಡು : ತನಿವಾಲಿನೊಳಗೆ ಬ: ರಿ ಸೊಜ್ಜಿಗೆ 
ಯನಿನಿಸು ಕೆನೆವೆರಸಿ ಬೆಣ್ಣೆಯನಿಕ್ಕಿ ಮತ್ತೆ ಕಿವುಚನುಗೆಯ್ದು ಹಂಚಿನೊಳು 
ನಸುತುಪ್ಪವೆಜ್‌ಿದು ಬೇಯಿಸಲದುವೆ ಕಿವುಚುರೊಟ್ಟಿ (ಸೂಪಶಾ- 0-06). 
ವಿ. ದ್ರವದ್ರವ್ಯದಲ್ಲಿ ನೆನೆಸಿ ಒಣಗಿಸು ; ವಾಸನೆ ಕಟ್ಟು: ಲಸದ್ಧ 
ದ್ರುಮದ ರುಚಿಯನೊತ್ತಿ ಬರುವಿಂದದ ರಂಗಂ ಭಾವನೆಗೆಯ: 
ತೇಜದೊಳಳ್ಜಿ ಕರಂ ಹರಿಸದಿ ಬಿದಿ ನಿರ್ಮಿಸಿದಂದದಿನೊಪ್ಪಿದುವವಳಂಭ್ರುಗಳು 
(ಯಣ. ೩-೨೬). ಭಾವನೆಗೈ : ೨. ಛಾಯೆಯಿಲ್ಲವ. ಮಾಣಿಕಕ್ಕೆ 
ಮಾದಳರಸದಿ ಪ್ರಿಯದಿಂದಲತಿಗೆಯ ರಸದಿ ಭಾವನಗೆಯ್ಯಲಾಯತದಿ 
ಗಜನಿಂಬೆ ಹುಳಿಯಲೇಳುಂವೇಳೆ ಭಾವನೆಗೈಯಲದನು. (ರತ್ನಾ. ೨೩-೦)- 
(ಭಾವನೆ 4 ಕೆಯ] 
ಭಾವನೆಗೈ `ಭಾವನೆಗೆಯ' ನೋ. 
ಭಾವಪರವಶ (ನಾ): ಭಾವೋದ್ರೇಕದಿಂದ ಮೈಮರೆತವನು; 
ಭಾವಾವೇಶಕ್ಕೆ ಒಳಗಾದವನು ; ಪ್ರತಿಸಾರಿಯೂ ಭಾಷಣ ಮಾಡು 
ವಾಗ ಪ್ರಕೃತಘಟ್ಟ ತಲುಪಿದ ಕೂಡಲೆ ಅವನು ಭಾವಪರಪಶ 
ನಾಗುತ್ತಿದ್ದನು (ಕರು. ೩೪). [ಸಂ.] 
ಭಾವಪರವಶತೆ (ನಾ). ಭಾವೋದ್ರೇಕದಿಂದ ಮೈಮರೆಯುವಿಕೆ ; ವ್ಯಕ್ತಿ 
ನಿಷ್ಕವಾದ ದೃಷ್ಟಿಕೋನದ ಮೂಲಕ ಬಂದ ಭುವಪರವಶತೆಯಿಂದ . . . 
ಮುಳುಗೇಳುವ ಕೃತಿಗಳಿಗೆ ಲೆಕ್ಕವೇ ಇಲ್ಲ (ಹೊತ್ತ. 3೬೪). 
[ಸಂ. ಭಾವಪರವಶತಾ] 
ಭಾವಪರಿವರ್ತನ (ನಾ). ೧. ಅಭಿಪ್ರುಯವು ವ್ಯತ್ಯಾಸವಾಗುವುದು. 
೨. [ಜೈನ] ಜೀವಗಳ ಭುವವು ಕ್ರಮವಾಗಿ ಬದಲಾವಣೆಯಾಗು 
ವಿಕೆ; p ಇದರಲ್ಲಿ ಸ್ಥಿತಿಸ್ಮಾನ, ಕಷಾಯಾಧ್ಯವಸಾಯಸ್ಥಾನ, 
ಅನುಭಾಗಾಧ್ಯವಸಾಯಸ್ಥಾನ ಮುತ್ತು ಯೋಗಸ್ಮಾನ ಎಂಬ ನಾಲ್ಕು 
ಪ್ರಕಾರಗಳಿವೆ: ಮೂಲೋತ್ತರಪ್ರಕೃತಿಗಳೊಳ್‌ ಸರ್ವಜಫನ್ಯ ಸ್ಥಿತಿಯಂ 


೬೭೩೯ 


45 


ಭಂವಭವ 


ಪ್ರಪ್ರದೇರಾನುಭಾಗ ಬಂದಸ್ಥಾನಂಗಳೊಳಗಲಿಸಿ ಸಮಯೋತ್ತರಾನುಕ್ರಮ 
ದಿನುತ್ಯ ಷ್ಟಸ್ಥಿತಿವರಂ ಪರಿವಡಿದಪ್ಪದೆ ಕಿಟ್ಟುವುದಂ ಭಾವಪರವರ್ತನ 
ಮೆಂಬುದು (ಸುಕುವತಿ. ೬-೬ ವ್ರ; ಇಂತೀ ಸರ್ವಸಮುದಾಯಂ ಭಾವ 
ಪರಿವರ್ತನಂ , , . ಭಾವಪರಿವರ್ತನಕಾಲಂ ಅನಂತಗುಣಂ ಅತೀತಕಾಲ 
ದೊಳ್‌* ಭಾವಪರಿವರ್ತನವಾರಂಗಳನಂತಂ (ತ್ತ ಶ್ರ. ₹0). [ಸಂ.] 

ಭಾವಪುಷ್ಟಿ (ನಾ). ಭಾವನೆಯ ಆಧಿಕ್ಕ ; ಆಳವಾದ ಭಾವನೆ: 
ಅಶ್ವತ್ಥಾಮನ್‌” ನಾಟಃದಲ್ಲಿ ತೋರುವ ಭಾವಪ್ಪ, 'ಪಾರಸಿಕರು' 
ನಾಟಕದಲ್ಲಿಲ್ಲ. (6). ೫] 

ಭಾವಪೂರ್ಣ (ಗು). ೧. ಭಾವನೆಯಿಂದ ತುಂಬಿದ; ರಸಭರಿತವಾದ. 
(ನಾ). ೨. ಭಾವನೆಯಿಂದ ಕೂಡಿದುದು ; ರಸಭರಿತವಾದುದು : 
ಅವರ ಹಾಡುಗುರಿಕೆ ಭಾವಪೂರ್ಣವಾಗಿತ್ತು (6). ೩. ಅಸ್ತಿತ್ವದಿಂದ 
ತುಂಬಿರುವುದು ; ಸತ್ತಾಭರಿತವಾದುದು ; ಸ್ಥಿರವುದುದು : 
ಅಶೋಕನ ಪರಮತಸಹಿಷ್ಣುತೆಯ ನೀತಿ ಅಭಾವಸೂಚಕವಾದುದಲ್ಲ, 
ಭಾವಪೂರ್ಣವಂದಂದು (೨0616190) (ಕಾರದ- a0): [ಸಂ.] 

ಭಾವಪ್ರಧಾನ (ಗು). ಚಿತ್ತವೃತ್ತಿ ಅಥವಾ ಮನೋಧರ್ಮಗಳ 
ನಿರೂಪಣೆಯನ್ನೇ ಮುಖ್ಯವಾಗುಳ್ಳೆ ; ನವೋದಯಕವಿಗಳು ಅಧಿಕವಾಗಿ 
ಭಾವಪ್ರಧಾನ ಕವನಗಳನ್ನು ಬರೆದರು (649). [ಸಂ.] 


ಭಾವಫಲ (ನಾ). ೧. ಮನಃಕಲ್ಪನೆಯ ಪರಿಣಾಮ; ಮನೋ 


ವೃತ್ತಿಯ ಪರಿಣಾಮ. ೨. [ ಜ್ಯೋತಿ] ಲಗ್ನವೇ ಮೊದಲಾದ 
ಹನ್ನೆರಡು ಭಾವಗಳಲ್ಲಿ ಶುಭಾಶುಭಗ್ರಹಗಳಿದ್ದಾಗ ಅವು ಜಾತಕನಿಗೆ. 
ಕೊಡುವ ಫಲ: ಮಿಶ್ರಾರಿ ಪರೋಚ್ಛ ಸ್ವಕ್ಷೀತ್ರಸ್ಥಿತರಾಗೆ ಶುಭ 
ರ್‌ ಲಗ್ನಕ್ಷೇತ್ರಾದಿ ಭಾವಧಲಮಂ , . , ಅಅವುದು 
(ಶಾಕತಿ, 06-0೬) ; ಯಾವ ಭಾವಫಲವನ್ನು ನಿರ್ಣಯಿಸಬೇಕಾದರೂ ಆ 
ಭಾವವನ್ನೇ ಲಗ್ಗವೆಂದು ಭಾವಿಸಿ ಆಯಾ ಭಾವದ ಫಲವನ್ನು ವಿವರವಾಗಿ 
ತಿಳಿಯಬೇಕು (೫ತತಿ, ೦೮-೦೬ ಬೀಳೆ). [ಸಂ.) 


ಭಾವಬಿದಿಗೆ (ನಾ). (ಉಕ) ಕಾರ್ತಿಕ ಶುದ್ಧ ಬಿದಿಗೆಯಂದು ಸೋದರಿ 


ಯರು ಅಣ್ಣತಮ್ಮಂದಿರನ್ನು ಬರಮಾಡಿಕೊಂಡು ಸತ್ಕರಿಸುವ 
ಹಬ್ಬ $ ಸೋದರಬಿದಿಗೆ ; ಯಮದ್ವಿತೀಯೆ ; p ಯಮನು ತನ್ನ 
ತಂಗಿಯಾದ ಯಮುನೆಯ ಮನೆಗೆ ಹೋಗಿ ಬಂದನೆಂದು ನಂಬಲಾದ 
ಈ ದಿನ ಸಹೋದರರು, ಸಹೋದರಿಯರ ಮನೆಗೆ ಹೋಗಿ 
ಮಂಗಳದ್ರವ್ಯಗಳನ್ನು ಕೊಟ್ಟು ಊಟಮಾಡಿಕೊಂಡು ಬರುವ 
ವಾಡಿಕೆಯಿದೆ: ಕಾರ್ತಿಕಶುದ್ಧದ್ವಿತೀಯೆಗೆ ಭಗಿನಿಯರು ತಮ್ಮ ಸೋದರ 
ನ್ನು ಬರಮಾಡಿಕೊಂಡು ಆರತಿ ಅಕ್ಷತೆಗಳಿಂದ ಸತ್ಯರಿಸುತ್ತಾರೆ, ಸವಿ 
ಯುಟದಿಂದ ಸಂತೋಷಪಡಿಸುತ್ತೂರೆ. ಈ ಸಮಯದಲ್ಲಿ ಬಂಧುಗಳು 
ತಮ್ಮ ಅಕ್ಕ-ತಂಗಿಯರಿಗೆ ಬೆಲೆಯುಳ್ಳ ಉಡುಗರೆಗಳನ್ನು ಕೊಡುವ ರೂಢಿ 
ಯಿದೆ ಎ... ಈ ಹಬ್ಬ ಭಾವಬಿದಿಗೆಯಾಗಿದೆ (0೫. 080); ನಾನು 
ಅವನಿಗೆ ಭಾವಬಿದಿಗೆಯ ದಿನ ಬಂಧುಶಿಲಕವನ್ನು ಸಹ ಮಂದಿಯ 
ಮುಖಾಂತರ ಕಳಿಸುತ್ತಿದ್ದೆ. (ಇಕ್ಕಳ. ೪9೨). 
[ ಭಾವ್ಯ ( p + ಮರಾ. ಭಾವ ಇ ಭ್ರಾತೃ) -- ಬಿದಿಗೆ] 


ಭಾವಭವ (ನಾ). ಮನಸ್ಸಿನಲ್ಲಿ ಹುಟ್ಟುವವನು ; ಮನಸಿಜ; ಕಾಮ; 


ಮನ್ಮಥ: ಭಾವಭವಧ್ವಂಸಕನಾಭೂವಿಶ್ರುತ  ಭೂಧರೇಂದ್ರದಗ್ರದೆ: 

ಸದ್ವೆಂಶಾವನಿಜದಧಸ್ಮಮಣಿಗ್ರಾವದ  ಮೇಗಚೆಳೆಯೋಗದಿಂದಂ ನಿಂದಂ 

(ಬಫೆ. ೦೬-೮೪ ಭುವಭವನೆನಗೆ ಮುಳಿದು ನಿಶಿತಾಕುಸುಮ 

ಬಾಣುವಳಿಗಳನೆಸುತಿರ್ದಪಂ  ನಿರ್ದಯಂ (ಕುಮಖಾ. ಳಂ: 

ಬುಧಸೌಜನ್ಮ ಹತಭವಜನ್ಯ ನಿರ್ಜತಭಾವಭವಸೈನ್ಯ (೨ಸಫು- ೪೬-೩೦). 
[ಸಂ. 


ಭಾವಮೈದ ೬೭೪೦ 


ಭಾವಮೈದ * ಭಾವಮೈದುನ ' ನೋ, 

ಭಾವಮೈದುನ, ಭಾವಮೈದ (ನಾ). ಗಂಡನ ಅಥವಾ ಹೆಂಡತಿಯ 
ಅಣ್ಣ ಅಥವಾ ತಮ್ಮ, ೨ ಸಹೋದರ : ಭಾವಮೈದುನನಣ್ಣನಿಂತೆನೆ 
ಭಾವನಿಗೆ ನೀನಂಜಬೇಡೆಂದೋವಿ ಕರುಣಾಸಿಂಧು ಸಂತೈಸಿದನು ಧರ್ಮಜನ 
(ಕುನ್ಮಾಸ. 103- ೭-೫)- ಭಾವಮೈದ ; ಕೊಠಡಿಯ ಬಾಗಿಲನ್ನು ತೆರೆದು 
ಕೊಂಡು ಅವನ ಭಾವಮೈದ ರಘು ಒಳಗೆ ಬಂದು , . . ಹೇಳಿದನು 
(ಹುತಾಗ. ೦೫). [ಭಾವ 4 ಮೈದುನ ( < ಮೆಯ್ದುನ) ] 

ಭಾವಮೋಕ್ಷ (ನಾ). [ಜೈನ] ಸರ್ವಕರ್ಮನಿವೃತ್ತಿಯನ್ನುಂಟು 
ಮಾಡುವ ಆತ್ಮನ ಶುದ್ಧಸ್ವರೂಪ ; “ ಮೋಕ್ಷಭೇದ - ಘಾತಿಕರ್ಮ 
ಕ್ಷಯ: ಅರ್ಹಂತಾವಸ್ಥೆ ; ಆತ್ಮನಿಗೆ ಸಂಬದ್ಧವಾಗಿರಂದ ಸಮಸ್ತ 
ಕರ್ಮಗಳ ನಾಶಕ್ಕೆ ಕಾರಣವಾದ ಆತ್ಮನ ಪರಿ! 
೧೪): ಆತ್ಮನಲ್ಲಿ ಉಂಟಾಗುವ ರಾಗದ್ವೇಷಾದಿ ಭಾವನೆಗಳು ನಷ್ಟವುಗು 
ವುದೇ ಭಾವಮೋಕ್ಷವು (ಕನಕ. ೫೦೦)... [ ಸಂ. ] 

ಭಾವಯಿತ್ರೀ (ನಾ). [ಕಾವ್ಯಮಾ] ಕಾವ್ಯದ ಸ್ವಾರಸ್ಯವನ್ನು 
ಸಹೃದಯನಲ್ಲಿರಬೇಕಾದ ಪ್ರತಿಭೆ: ಸಹೃದಯ; 
ಪ್ರತಿಭೆಗೆ ರಾಜಶೇಖರನು “ ಭಾಷಯಿತ್ರೀ ”. ಎಂದು ಹೆಸರು ಕೊಡುತ್ತಾನೆ 
(ಉಂಡ. ೨೨೪). *ಕಾರಯಿತ್ರೀ? ಪರಾ. [ಸಂ. 

ಭಾವಯೋಗ (ನು). ೧. [ಜೈನ] “ ಮನೋವಚನಕಾಯಗಳನ್ನು 
ಅವಲಂಬಿಸುವ ಸಂಸಾರಿಜೀವಿಗೆ ತ್ರಿಕರಣಗಳಿಂದ ಬೇರೆ ಕರ್ಮಾಣು 
ಗಳನ್ನು ಎಳೆದುಕೊಳ್ಳುವ ಸಾಮರ್ಥ್ಯವಿರುತ್ತದೆ. ಇಂಥ 
ಸಾಮರ್ಥ್ಯವು ಭಾವಯೋಗ ಎನಿಸುವುದು” (ಕೈನಶ- 3೯): 
ಪಿ. [ಯೋಗ] ನಿದಿಧ್ಯಾಸಯೋಗದ ಒಂದು ಬಗೆ: 
ಮೂರ್ಧ್ನಿ ದಿಕ್ಕೇ ಶ್ರೋತ್ರ ಚಂದ್ರಾರ್ಕರೇ ನೇತ್ರ ಅಗ್ಗಿಯೇ 
ಅಂತರಿಕ್ಷವೇ ನಾಭಿ ಭೂಮಿಯೇ ಪಾದಂಗಳಾದೀಶ್ವರನೆ ವಿರಾಡ್ರೂಪಮಂ 
ನೆನೆದು ಅಲ್ಲದೆ. ಭುಜಾಸ್ಟ್ರಾಭರಣಾದಿಸಹಿತನಾದಿ:ಶ್ವರನ ದಿವ್ಯಮೂರ್ತಿಯಂ 
ಪರಿಭಾವಿಸಿ ಬಳಿಕೃದಜವಯವಂಗಳೊಂದೊಂದಂ ಬಿಟ್ಟುಳಿದ ಅವಯವ 
ಮಾತ್ರಮಾದ ಸದ್ರೂಪಬ್ರಹ್ಮದಲ್ಲಿ ಮನೋಲಯವಹುದೇ ಭಾವಯೋಗ 
ವೆನಿಸುವುದು (0ನ: ೩)- [ಸಂ.] 

ಭಾವರತಿ (ನಾ). ಮನಸ್ಸಿನಲ್ಲಿ ಉಂಟಾದ ಪ್ರೀಶಿ ; ಮನಃಪ್ರೀತಿ ; 
ಮೃಡನ ನಿಡುದೋಳ ಬಾಳಿನ ಕಡುವೊಗರಿನ ಪೊಳಪನುರಗಿಗೆತ್ತುರಗೇಂದ್ರಂ 
ತೊಡರ್ದಲ್ಲಿ ಭಾವರತಿಯಿಂದೊಡನೊಗೆದಂ ಸಿನ್ಹನವಿಳಭುವನಾನಂದಂ 


(29: XIV; ೨೭೦-೨೬; 1179). [ಸಂ.] 

ಭಾವಲಹರಿ (ನಾ). ಮನಸ್ಸಿಗೆ ಹೊಳೆಯುವ ಭಾವನೆಗಳ ಪ್ರವಾಹ; 
ಒಂದರ ಮೇಲೆ ಒಂದಾಗಿ ಬರುವ ಭಾವನೆ: ಅವರು ತಮ್ಮ 
ಆಲೋಚನೆಗಳನ್ನು, ಆಧ್ಯಾತ್ಮಿಕ ಚಿಂತನೆಗಳನ್ನು, ಭಾವಲಹರಿಗಳನ್ನು 
ವಚನರೂಪಕ್ಕಿಳಿಸುವಾಗ...ಉಪಮೆಗಳನ್ನೂ ಬಳಸಿದ್ದಾರೆ (ಸಾಹಿತ9. €)- 

[ಇಂ.7 

ಭಾವಲಿಂಗ (ನಾ). [ವೀಶೈ] ಮಾನಸಿಕಪೂಜೆಗಾಗಿ ಮನಸ್ಸಿನಲ್ಲಿ 
ಕಲ್ಪಿಸುವ ಲಿಂಗ; ಕ್ರಿಯೆಯಂತೆ ಭಾವವೂ ಕೂಡ ಯಾವ ಲಿಂಗದಲ್ಲಿ 
ಲಯವನ್ನು ಹೊಂದುವುದೋ ಅದು ; ಭಾವ ಸದ್ಭಾವ ನಿರ್ಭಾವ 
ವೆಂಬ ಛಾವೆತ್ರಯಂಗಳಲ್ಲಿ ಭರಿತವುಗಿ ಭಾವಬ್ರಹ್ಮವೆ:ಬ ಭೇದವಿಲ್ಲದೆ. 
ಸನ್ನಹಿತಛಾವದಿಂದಿಪ್ಪದೆ ಭಾವಲಿಂಗ (6ರನ- ಮು. ೦೯-೨೩೫); ಲಿಂಗ 
ಸ್ಥಲವು ಮೂರು ಪ್ರಕಾರವಾಗಿರುವುದು. ಎಂದರೆ - ಒಂದನೆಯದು 
ಭಾವಲಿಂಗವು . . . ಭಾದಲಿಂಗವು ನಿಷ್ಕಳವು. ಅದು ಭಾವದಿಂದ ಗ್ರಹಿಸ 
ತಕ್ಕುದಾಗಿ ಭಾವಗ್ರಾಹ ವೆನಿಸಿರುವುದು (ಶಿನಾಸೂ.. ೩5-೩ ಜೀಕೆ); ಭಾವ 
ಉಗವು ನಿಷ್ಕಳವು ಪರಕ್ಕೆ ಪರವು, ಇದು ಸದ್ಭಾವದಿಂವ ಗ್ರಹಿಸಲು 


ಭಾವಶಬಲತ್ವ 


ಯೋಗ್ಯವಾದುದು (6ಫ್ಮಾಂ. ೨). [Xo]. 

ಭಾವಲಿಪಿ (ನಾ). ಒಂದು ಬಗೆಯ ಲಿಪಿ. - ಅಕ್ಷರ: “ ವಸ್ತುವಿನ ಹೆಸ 
ರನ್ನು ವ್ಯಕ್ತಪಡಿಸದೆ ಕೇವಲ ಭಾವವನ್ನು ಮಾತ್ರ ಸೆಂಕೇತವಾಗಿ ತಿಳಿಸುವ 
ಲಿಪಿ; ಭಾವಲಿಪಿ (ಉದಾ. ಚೀನಾಲಿಏಿ) " (10608887: soa) [ಸಂ.] 


5 | ಭಾವಲೇಶ್ಯೆ (ನಾ). [ಜೈನ] ಕಷಾಯದಿಂದ ಅನುರಂಜಿಕವಾದ 


20 


| ಭಾವಶಬಲತ್ವ, ಭಾವಶಬಳತ್ವ (ನಾ 


ಮನಸ್ಸು, ವಚನ, ಕಾಯಗಳ ಪ್ರವೃತ್ತಿ; ಕಷಾಯಗಳ ಉದಯ 
ದಿಂದ ಅನುರಂಜಿತವಾಗುವ ಮನೋವಾಕ್ಕಾಯ ಪ್ರವೃತ್ತಿ; 
7 ಇದರಿಂದಲೇ ಸಂಸಾರಿಯಾದ ಜೀವವು ಪಾಪಪುಣ್ಯಗಳಿಂದ ಬಂಧಿತ 
ವಾಗುತ್ತದೆ.- ಲೇಪನಹೊಂದುತ್ತದೆ : ಭಃವಲೇಶೈಯ ಕಲ್ಪನೆಯು 
ಪ್ರಾಚೀನವಾಗಿದ್ದು ಅದಕ್ಕೆ ಹಿಂದಿನಿಂದ ದ್ರವೃಲೇಶೈಯ ಕಲ್ಪನೆಯನ್ನು 
ಜೋಡಿಸಲಾಗಿದೆ (ಕೈ ನಶ. ೩೪೦). [ಸಂ.ಭಾವಲೇಶ್ಯಾ' 

ಭಾವವಚನ (ನಾ). [ವ್ಯಾಕ] ಒಂದು ವಸ್ತುವಿನ ಧರ್ಮವನ್ನು 
ಅಥವಾ ಧಾತ್ವರ್ಥವನ್ನು ತಿಳಿಸುವ ಪದ; ಭಾವವನ್ನು ಅಥವಾ 
ಕ್ರಿಯೆಯ ಸ್ಥಿತಿಯನ್ನು ತಿಳಿಸುವ ಪದ ; ಭಾವನಾಮ : ವಿನುತ 
ಕ್ರಿಯಾತ್ಮಕಂಗಳುಮೆನಿಸುವ ಸಂಸ್ಕೃತದ ಭಾವವಚನಂಗಳನಾಯ್ದನಿತರ್ಕ 
ಮಿಸುಪ್ರತ್ಯಯವನೆ ಪತ್ತಿಸಿ ನಿಖಸಸೆ ಬರ್ಕುಮಾ ಕೈಲ್ಲಿಂಗಂ (ಕರರ, ೬೪); 
ಬೆಳೆಯೆಂಬ ಧಾತುವಿನ ಭಾವವಚನಂ ಬೆಳೆಯೆಂದುಂ ಬೆಳಸೆಂದುಮಿರ್ಪದು 
(ಕರದ: ೨06 ವೃತ್ತಿ). ೫.) 

ಭಾವವಾಚಿ (ನಾ). ಎ ಭುವವಚನ: ಸಂಸ್ಕೃತದ-ಸಕ್ಕದದ, ಭುವ 
ವಚನಂಗಳಂ ಎ ಭಾವವಾಚಿಗಳಂ, ಆಯ್ದು ಎಆಯ್ದುಕೊಂಡು (ಕರರ. 
೩೪ ಬೇಳ). [ಸಂ. ಭಾವವಾಚಿನ್‌ ) 

ಭಾವವಿದ (ನಾ). ಇ ಭಾವಜ್ಞ : ವಿವಿಧಕಳಾಭಿಜ್ಞಂ ಭಾಪವಿದಂ ರಸೆರಸಿಸಂ 

« ನೃಪತತಿಮಹಿತಂ (ಫೃತೃಶ. 0-೬5). [ಸಂ, ಭಾವವಿದ್‌] 

ಭಾವಶಬಲತೆ (ನಾ). [ಕಾವ್ಯಮಾ] ಅನೇಕ ವ್ಯಭಿಚಾರಿಭಾವಗಳು 
ಒಟ್ಟಿಗೆ ಸೇರುವುದು; p ಈ ವ್ಯಭಿಚಾರಿಭಾವಗಳ ಮೇಳನವು 
ಕಾವ್ಯದಲ್ಲಿ ಪ್ರಧಾನವಾಗಿ ವ್ಯಂಗ್ಯವಾದರೆ ' ಧ್ವನಿ' ಎಂಬ 
ಹೆಸರನ್ನು ಪಡೆಯುವುದು: ಅಸ್ವಾದ್ಯವಾಗುವ ಭಾವದಲ್ಲಿ ಅಲಂಕಾರಿಕರು 
ಭಾದೋದಯ್ಯ ಭುವಶಂಂತಿ, ಭಾವಸಂಧಿಸ ಭಾವಶಬಲತೆ ಎಂಬ 
ನಾಲ್ಕು ದಶೆಗಳನ್ನು ಮಿಂಗಡಿಸುತ್ತಾರೆ. . .ಒಂದನ್ನು ಒತ್ತರಿಸಿ ಮತ್ತೊಂದ. 
ರಂತೆ ಅನೇಕ ಭಾವಗಳು ಒದಗುವುದು ಭಾವಶಬಲತೆ (ಛಂ. ೪೨೪); 
ಹಿಂದೆ. ಇದ್ದ ಒಂದೊಂದು ಭಾವವನ್ನು ಹೊಸಹೊಸದಾಗಿ ಹುಟ್ಟಿದ 
ಮತ್ತೊಂದೊಂದು ಭಾವವು ಮುಚ್ಚುವಂತೆ ನಾನ;ಭಾವಗಳನ್ನು ಚಿತ್ರಿಸಿದರೆ. 
ಅದಕ್ಕೆ “ಭಾವಶಬಲತೆ' ಯೆಂದೂ ಹೆಸರು (40. ೨0೪); p 'ಎಲ್ಲಿಯ 
ಕಾರ್ಯಮೆಲ್ಲಿ ಶಶಿಯಾ ಸುಕುಲಂ ಪ್ರಿಯೆ ಮತ್ತೆ ಕಾಂಬಳೇ। ಪೊಲ್ಲದ 
ನೊತ್ತಲಲ್ತಿ ತಿಳಿವೀ ಮೊಗಮೇಂ ಮುನಿದುಂ ಮನೋಹರಂ | 
ಬಲ್ಲರಕಲ್ಮಷರ್‌ ನುಡಿವರೇಂ ಕನಸಲ್ಲಿಯುಮಾಕೆ ಕಾಣಳಿ!ನ್ಲಿಲ್ಲಿ 
ಸುಧೀರನಾಗು ಮನವೇ ಮಿಗೆ ಚುಂಬಿಪ ಧನ್ಯನಾವನೋ' 
(ಧ್ವನ್ಯಾಲೋ. ೧೭೦). ವಿಕ್ರಮೋರ್ವಶೀಯದ ನಾಲ್ಕನೆಯ ಅಂಕದ 
ಈ ಪದ್ಯದಲ್ಲಿ ಊರ್ವಶಿಯನ್ನು ಮೋಹಿಸಿ ಕಾಮಪರವಶನಾದ 
ಪುರೂರವಸ್ಸಿನ ಸ್ಥಿತಿಯ ವರ್ಣನೆಯಲ್ಲಿ ಮೊದಲಿಂದ ವಿತರ್ಕ- 
ಔತ್ಸುಕ್ಕ. ಮತಿ. ಸ್ಮೃತಿ, ಶಂಕೆ-ದೈನ್ಯ, ಧೃತಿ-ಚಿಂತೆ ಈ ಸಂಚಾರಿ 
ಭಾವಗಳು ಕ್ರಮವಾಗಿ ಹಿಂದಿನದನ್ನು ಮುಂದಿನ ಭಾವ 
ಬಾಧಿಸುತ್ತಾ ಒಟ್ಟಿಗೆ ಸೆ:ರಿ ಚಮತ್ಕಾರವನ್ನು ಕೊಡುತ್ತವೆ. ಇದು 
ಧ್ವನಿಯ ಒಂದು ಪ್ರಭೇದ. [ಸಂ. ಭಾವಶಬಲತು] 

ಎಭುವಶಬಲತೆ: ಇಲ್ಲಿ ಜೈತಜಿಯ 

೯ ನಿರ್ವೇದಾನಂದಭಾವಂಗಳ್‌ 


ಪೃತ್ತಾಂತಮು ಕೇಳ್ದೆವಂಗೌತ್ಸುಕ್ಕ 


ಭಾವಶಬಲಾಲಂಕಾರ 


ತಣುವಾಯಿಂದೊಂದಜ ಮೇಲೊಂದು ಉದಿಸುವದ್ದು ಭಾವಶಬಲತ್ವಂ 
(ಅಕ್ರ, ೦೪೬-೦೦). ಭಾವಶಬಳತ್ತ ತೈ : ಪೂರ್ವಪೂರ್ವಭಾವಂಗಳನುತ್ತರೋ 
ತ್ರರಭಾವಂಗಳುಪಮರ್ದಿಸೆಯದು ಭಾವಶಬಳತ್ವಂ (ಅಶ್ರತಿ, ೦೪೬-0೩). 
[ಸಂ.] 

ಭಾವಶಬಲಾಲಂಕಾರ (ನಾ), [ಕಾವ್ಯಮಾ] ಒಂದನ್ನೊಂದು ಉಪ 
ಮರ್ದಿಸುತ್ತಾ ಸೇರಿರುವ ಅನೇಕ ಭಾವಗಳು ವ್ಯಂಗ್ಯವಾದರೂ 
ಪ್ರಧಾನತೆಯನ್ನು ಹೊಂದದೆ ಮತ್ತೊಂದು ರಸ ಅಥವಾ ಭಾವಕ್ಕೆ 
ಅಂಗವಾಗಿರುವುದು: ಇಲ್ಲಿ ಜೈತಜಿಯ ವೃತ್ತಾಂತಮಂ ಕೇಳ್ದವಂಗೌತ್ಸುಕ್ಕ 
ಭೈರ್ಯನಿರ್ವೇದಾನಂದಭಾವಂಗಳ್‌" ತಳುವಾಯಿಂದೊಂದಣ ಮೇಲೊಂದು 
ಉದಿಸುವದು ಭಾವಶಬಲತ್ವಂ ಇದು ಕವೀಶ್ವರನ ಪ್ರಭುವಿಷಯಮಾದ 


ಪ್ರೀತಿಭಾವಕ್ಕ ಂಗಮಾಗಿರ್ಷದಟರಿಂದಿದು ಭಾವಶಬಲಾಲಂಕಾರಂ (953. 
09೬-03). ೫] 

ಭಾವಶಬಳತ್ವ "ಭಾವಶಬಲತ. ್ವ' ನೋ, 

ಭಾವಶಬಳತ್ವಾಲಂಕಾರ (ನಾ). ಎ ಭಾವಶಬಲಾಲಂಕಾರ : ಪೂರ್ವ 


ಪೂರ್ವಭಾವಂಗಳನುತ್ತರೋತ್ತರ ಭುವಂಗಳುಪಮರ್ದಿಸೆಯದು ಭಾವ 
ಶಬಳತ್ವಂ ಒಂದು ರಸಕ್ಕಾದೊಡಂ ಭಾವಕ್ಕಾದೊಡಮಂಗಮಾಗೆಯದು 
ಭಾವಶಬಳತ್ವಾಲಂಕಾರಂ (ಕ್ರತಿ. 0-೦೪) - [ಸಂ, 'ಭಾವಶುಲತ್ವಾಲಶಾರ] 
ಭಾವಶಾಂತಿ (ನಾ). [ಕಾವ್ಯಮಾ] ಒಂದು ಧ್ವನಿಪ್ರಭೇದ ; ಉತ್ಪನ್ನ 
ವಾಗಿದ್ದ ಒಂದು ಭಾವವು ಶಾಂತವಾದಂತೆ ವರ್ಣಿಸುವುದು; p 
ಉದಾ: ಕಾಂತನು ವಿಲಂಬ ಮಾಡಿದನೆಂದು ಹುಬ್ಬು ಗಂಟು ಹಾಕಿದ್ದ 
ಕಾಂತೆಯು, ನಾಯಕನು ಬಂದು ಕಾಲಿಗೆರಗಿದ ಕೂಡಲೆ ಮಂದಹಾಸ 
ವನ್ನು ಬೀರುವಳು. ಇಲ್ಲಿ ಮೊದಲು ಕೋಪ (ಅಮರ್ಷ) 
ವೆಂಬ ಭಾವವಿದ್ದು ಅದು ಶಾಂತವಾಯಿತೆ:ದು ನಿರೂಪಿತವಾಗಿದೆ. 
ಆದ್ದರಿಂದ ಭಾವಶಾತಿಯಾಗುತ್ತದೆ : ಒಂದು ಭಾವವು ಶಾಂತ 
(ಅದೃಶ್ಯ) ವಾಯಿತು ಎಂದು ವರ್ಣಿಸಿದರೆ ಅದಕ್ಕೆ "ಭಾವಶಾಂತಿ'ಯೆಂದೂ 
೬2 ಹೆಸರು (4ರ. 309); ಆಸ್ಚಾದ್ಯವಾಗುವ ಭಾವದಲ್ಲಿ ಆಲಂಕಾರಿಕರು 
ಭಾವೋದಯ, ಭಾವಶಾಂತಿ, ಭಾವಸಂಧಿ, ಭಾವಶಬಲತೆ ಎಂಬ ನಾಲ್ಕು 
ದಶೆಗಳನ್ನು ವಿಂಗಡಿಸುತ್ತಾರೆ. . , ಏರಿದ್ದ ಭಾವಲಯ ಹೊಂದುವುದು 
ಭಾವಶಾಂತಿ (ಕಾರಬಾ. 934). [Xe] 
ಭಾವಶುದ್ಧ (ನಂ)- ಭಾವಶುದ್ಧಿ ೧: ಭಾವಶುದ್ಧವಿಲ್ಲದವರಲ್ಲಿ ಧೂಪ 
ವನೊಲ್ಲೆಯಯ್ಯ ನೀನು (ಖರೇ. .ಏ- ೦೨-೮): [ಸಂ.] 
ಭಾವಶುದ್ಧಿ (ನಾ). ೧. ಮನಸ್ಸಿನ ಸ್ವಚ್ಛತೆ: ಹೃದಯನೈರ್ಮಲ್ಯ ; 
ಚಿತ್ತ: ಶುದ್ಧಿ 2 ನನು ರಾಣುನನು ಹನುಮನ ಭೀಮಸೇನನ ವಿನತೆ 
ಯಾತ್ಮಜನಿಂತಿದೈವರ ಭಾವರುದ್ಧಿಯಲಿ ನೆನೆದವರ ಹುರಿತಂಗಳೋಡುದವು 
(ಕುನ್ಮಾಉ. ೩-೦೩೨), ಬಸವಣ್ಣನರ ಭಕ್ತಿಭಂಡಾರಕ್ಕೆ ಭಾವಶುಬ್ಧಿ ಯೇ 
ಬಾಗಿಲು (ಣಃ, ೨). ೨. [ಜೈನ] “ಅಷ್ಟಶುದ್ಧಿಗಳಲ್ಲೊಂದು; 
ದೇಹ ಭೋಗದಲ್ಲಿ ವೀತರಾಗನಾದಾಗ ರಾಗದ್ವೇಷಾದಿ ಮಲಗಳು 
ನಿರ್ಮೂಲವಾಗಿ ಮನಸ್ಸು ಶುದ್ಧವಾಗುವುದು” (ತೈತಕೋ. 093) : 
ಭಾವಶುದ್ಧಿ ವಿಶೇಷದಿಂದಮನಿಂದಿತೆಯುಮಾರ್ಯನಾಗೆ ಸತ್ಯಭಾಮೆ 
ತದಾರ್ಯೆಯಾದಳಿ (೫ಂತಿಪುು ೬-೦೨೪ 2); ಜ್ಞ ನದಿಂದ ಸಂಸಾರ, 
ದೇಹಗಳ ಭೋಗದ ವಿಷಯದಲ್ಲಿ ಉತ್ಪನ್ನವಾದಂಥ ವೀತರಾಗತ್ವವೇ 
ಸಂಪೂರ್ಣರಾಗ-ದ್ವೇಷಾದಿ ಮಲಗಳನ್ನು ಇಲ್ಲದಂತೆ ಮಾಡಿ ಮನವನ: 
ನಿರ್ಮಲಗೊಳಿಸುತ್ತದೆ. ಈ ನಿರ್ಮಲತೆಗೇನೇ ಭಾವಶುದ್ಧಿ ಎನ: 
(ಗಣ: 900), “ಶುದ್ಧಿ' ಪರಾ. [ಇಂ.7 
ಭಾವಶುದ್ಧಿಗೆಡು (ಕಿ). ಚಿತ್ತಶುದ್ಧಿಯನ್ನು ಕಳೆದು ೂಳ್ಳು; ಮನಸ್ಸಿನ 
ನಿರ್ಮಲಿನತೆಯಂನ್ನು ಕಳೆದುಕೊಳ್ಳು : ಗುರೂಪ। 


೬೭೪೧ 


ಭಾವಾಜಿ 


ಆನುಮಿಂತೆ ತಪಂಗೆಯ್ವೆ ನೆಂದು ಪಂಚಾಗ್ನಿ ತಾಪತಪ್ಪನಾಗಿ ಭಾವಶುದ್ಧಿಗೆಟ್ಟು 
ಕೋಪಾಗಗ್ನಿ ಪೆರ್ಚಿ (ಕತತ: ೬೦-03). 1 ಭಾವಶುದ್ಧಿ 4 ಕೆಡು, ] 
ಭಾವಸಂಧಿ (ನಾ). [ಕಾವ್ಯವಿಸಾ] ಧ್ವನಿಯ ಒಂದು ಪ್ರಭೇದ; ಪರಸ್ಪರ 
ವಿರುದ್ಧವಾದ ಅಥವಾ ಅಲ್ಲದ ಎರಡು ಭಾವಗಳು ಒಟ್ಟಿಗೆ ಸೇರಿರು 
ವುದು; p ಹರ್ಷವಿಷಾದಗಳು ಅನೇಕ ಸಂದರ್ಭಗಳಲ್ಲಿ ಏಕಕಾಲದಲ್ಲಿ 
ಬರುವುದುಂಟು. ಅವು ಪ್ರಾ ಧಾನ್ಯದಿಂದ ವ್ಯಂಗ್ಯವಾದರೆ ಭಾವಸಂಧಿ 
ಎನಿಸಂತ್ತದೆ:  ಭಿಸ್ನಕಾರಣಗಳಿಂದ ಉಂಟಾದ ಎರಡು ಭಾವಗಳ 
ಮಿಲನ ಭಾವಸಂಧಿ (ಭಾರಂ. 129); ಪರಸ್ಪರ ವಿರುದ್ಧವಾದ ಎರಡು 
ಭನವಗಳು ಏಕಕಾಲದಲ್ಲಿ ಇದ್ದುವು ಎಂದು ವರ್ಣಿಸಿದರೆ ಅದಕ್ಕೆ ಭಾವಸಂಧಿ 
ಯೆಂದೂ, . . ಹೆಸರು (ಕೃರ. 309). [ಸಂ.7 
ಭಾವಸಂಧ್ಯಲಂಕಾರ (ನಾ). [ಕಾವ್ಯಮಾ] ಒಂದು ಆಲಂಕಾರ; ಎರಡು 
ಭಾವಗಳ ಮೇಳನವು ತನ್ನ ಪ್ರಾಧಾನ್ಯವನ್ನು ಬಿಟ್ಟು ಮತ್ತೊಂದಕ್ಕೆ 
ಂಗವಾಗಿರುವುದು : ಪೆಅಪೆಅತಪ್ಪ ಭುವಂಗಳ ಸಂಧಿ ಒಂದು ರಸಕ್ಕಾ 
ದೊಡಂ ಭಾವಕ್ಕಾದೊಡಮುಂಗಮಾಗೆಯದು ಭಾವಸಂಧ್ಮಲಂಕಾರಂ 
(ಕಶ್ರತಿ, ೦೪೩-೦೩೬). [ಸಂ,] 
ಭಾವಸಂವರೆ (ನಾ). [ಜೈನ]ಕರ್ಮಗಳನ್ನು ಉಂಟುಮಾಡುವ ಭಾವ 
ಗಳನ್ನು ಸ ತಡೆಯುವುದು; ಸಂಸಾರವನ್ನು ವರ್ಧಿಸುವ ಕ್ರಿಯೆಗಳನ್ನು 
ತಡೆಯುವುದು : ಕರ್ಮಸ್ಯಂದ ಪರಿಣುಮಂ ತಗರಲೈ ಕಾರಣಮಣ್ಕುಂ 
ಪರಿಣಾಮಂ ಭಾವಸಂವರೆಯೆಂಬುದು (ಕಾಸ್ತ್ರರೀ, 0೪೪-0). 
[ ಸಂ, ಭಾವಸಂವರ ] 
ಭಾವಸಮಾಧಿ (ನಾ). ಮನಸ್ಸಿನ ಏಕಾಗ್ರತೆ ; ಏಕಾಗ್ರಚಿತ್ತದಿಂದ 
ಮಾಡುವ ಧ್ಯಾನ 2. ಕಾಯಸಮಾಧಿ ಕರಣಸಮಾಧಿ ಭಾವಸಮಾಢಿಯಾದ 
ಬಳಿಕ ಗೊಹೇಶ್ವ ಶ್ವರಲಿಂಗದಲ್ಲಿ ಬಯಲುಭ್ರಮೆಯಳಿದು ಜ್ಞುಸಸಮಾಧಿ 
ಯನೆಯ್ದಬಲ್ಲಡೆ ಅದೇ ನಿಜಸಮಾಧಿ (ಅಕಕ. ೦-೪೦). [ಸಂ.] 
ಭಾವಸಾರಾಯ (ನಾ). ೧. ಭಾವದ ತಿರುಳು. ೨. (ಪರಮೇಶ್ವರ 
ನಲ್ಲಿ) ಚಿತ್ತವೃತ್ತಿಯುಳ್ಳ ವ್ಯಕ್ತಿ : ಭಾವಸಾರಾಯರ ಭಕ್ಷಿಸಾರಾಯರ 
ತೋಜಿಯ್ಯಾ ನಿಮ್ಮ ಧರ್ಮ (ಜಸ: 808). [ಭಾದ್ಯ 4 ಸಾರಾಯ್ಯ] 
ಭಾವಸೂಚಕಾವ್ಯಯ (ನಾ). [ವ್ಯಾಕ] ಸುಖ, ದುಃಖ, ಸಂತೋಷ 
ಮೊದಲಾದ ಭಾವಗಳನ್ನು ಸೂಚಿಸುವ ಅವ್ಯಯ ; ಅಹಡ, 
ಆಯ್ಯೋ, ಭಲಾ ಮೊದಲಾದ ಉದ್ಗಾರ : ಆಶ್ಚರ್ಯ, ಸಂಭ್ರಮ, 
ಪ್ರಶ್ನೆ, ಸಂಶಯ ಮೊದಲಾದ ಮನಸ್ಸಿನ ಭಾವಗಳನ್ನು ತೋರಿಸುವ 
ಅವ್ಯಯಗಳಿಗೆ ಭಾವಸೂಚಕಾವ್ಯಯಗಳೆಂದು ಹೆಸರು (ಮಧ್ಯ ಮ:,0೫೬). 
[ಸಂ.] 
ಭಾವಸೂತಕ (ನಾ). [ವೀಶೈ] ಭಾವಲಿಂಗೋಪಾಸನೆಗೆ ಪ್ರತಿಬಂಧಕ 
ವಾದ ಚುಚಲಚಿತ್ತತ್ವವೇ ಮೊದಲಾದ ಮೆ ಲಿಗೆ.-ಅಡ್ಡಿ ; ಮನ 
ಸ್ಲಿನ ಅನಧಿಕಾರತ್ವ : ಎನ್ನ ತನುಸೂತಕವ ಕಳೆದ ಬಸವಣ್ಣ... 
ಭಾವಸೂತಕವ ಕಳೆದ ಬಸವಣ್ಣ (ತಕಸಂ. ೫೩೮೨-೨೬). [ಸಂ. ] 
ಭಾವಳಯ (ನಾ). ಕಾಂತಿಯ ವಲಯ.-ವರ್ತುಲ ; ಭಾವಳಯ 
ವಿಲಸಿತಾಶೋಕಮಂದಾರ ವರ್ಷಚಿನ್ಟಿಯಾಚೈನ್ನಾಂಗನಾದ್ಯಂ ತ್ರಿಭುವನ 
ವಿನುತಂ ನೇಮಿ ರೆಕ್ಷಿಕ್ಕೆ ನಮ್ಮಂ (6ರಕೇ. ೦-೦). [ಸಂ. ಭಾವಲಯ] 
ಭಾವಾಜಿ (ನಾ). ಭಾವನನ್ನು ಗೌರವದಿಂದ ಕರೆಯುವಾಗ ಅಥವಾ 
ನಿರ್ದೇಶಿಸುವಾಗ ಉಪಯೋಗಿಸುವ ಮಾತು: ಅಕ್ಕ ಭಾವಾಜಿ 
ಯಿಂದೆಮ್ಮು ಮನೆಗೆ ಬಂದು ಹೊಕ್ಕಾಗ ಗಿಳಿಯಿಂದ ನಾನು ಮಿಕ್ಕು ಸರಸ 
ನೀಗ ಜಾಣ್ಣುಡಿ ಲೆಕ್ಕದೋಣುವೆನು (008. ೯-೩೪); ನಮ್ಮ 
ಭಾವಾಜಿಯವರೊ ಸ್ವಲ್ಪ ಜೈನಸಂಪ್ರದಾಯದವರು 
“ಅಕ್ಕಾಜಿ', 'ಅಣ್ಣಾಜಿ' ಪರಾ. [ವ ಭಾವ, 4 -ಜಿ] 


(ಳ್ಳಿ. 4). 


ಭಾವಾತಿರೇಕ 


ಭಾವಾತಿರೇಕ (ನಾ). ಮನಸ್ಸಿನ ಉದ್ರೇಕ; ಉದ್ವೇಗ; ಭಾವಗಳ 
ಉಜ್ಜ್ವಲತೆ : ಭಾವಾತಿರೇಕದಿಂದ ಅವರು ಬಿರುಸಾಗಿ ಮಾತನಾಡಿದರು 
(ಕೊಂ). [ಸಂ.] 

ಭಾವಾತ್ಮ (ನಾ). ತತ್ತ್ವವಿಚಾರಗಳನ್ನು ತಿಳಿದವನು; ತತ್ವ್ವಜ್ಞ : 
ಜೀವಂ ಬೇಟ ಶರೀರಂ (ಭಾವಿ]ಸೆ ಬೇಜಿಸಿಂಬ ಪರಮತತ್ವಾರ್ಥವ ಸದ್ಭಾವ 
ವಿಚುರಮನಲವಾ ಭಾವಾತ್ಮಂ ಮೆಯ್ಯನೋವನೇನಜಸಿದಪನೇ (ಕುವ: 
0೨-೫೬). [ಸಂ, ಭಾವಾತ್ಮನ*] 

ಭಾವಾತ್ಮಕ (ನಾ). ಚಿತ್ತವೃತ್ತಿರೂಪವಾದುಮ ; ಭಾವಪ್ರಧಾನ 
ವಾದುದು: ಕಾಮ್ಯಾತ್ಮಕವೆಂದರೆ ಭಾವಾತ್ಮಕ ಮತ್ತು ಕಲ್ಪನಾತ್ಮಕ ಎಂದು 
ನಮ್ಮ ಆರ್ಥ (ಇತ್ರ. ೬೨). [ಸಂ.] 

ಭಾವಾನುಗುಣ (ನಾ). ಮನಸ್ಸಿಗೆ ಅನುಸಾರವಾಗಿರುವುದು ; ಅವರವರ 
ನಂಬಿಕೆಗೆ ಅನಂಸಾರವಾಗಿರುವುದು ; ಭಾವನೆಗೆ ತಕ್ಕಂತಿರುವುದು : 
ದೈವವು ಮಂತ್ರವು ತೀರ್ಥವು ವೈದ್ಯವು ದ್ವಿಜನು ದೈವಜ್ಞನು ಗುರುವು 
ಲೋಗರಿಗಿವು ದಿಟ ಸಿದ್ಧಿಯನೀವುವು ಆ ಸಿದ್ಧಿ ಭಾವಾನುಗುಣವು (ಇಂತಾಶ. 
tu): [x.] 

ಭಾವಾನುವಾದ (ನಾ). ೧. ಕಾವ್ಯ ಅಥವಾ ಹಿಂದಿನ ಗ್ರಂಥದ 


ಭಾವವನ್ನು ಆಧುನಿಕ ಸರಳಗದ್ಯದಲ್ಲಿ ಬರೆಯುವುದು; 
ಗದ್ಯಾನುವಾದ; ಪರಿಷತ್ತು ಅನೇಕ ಹಳಗನ್ನಡಕಾವ್ಯಗಳನ್ನು 


ಭಾವಾನುವಾದದ ಸಮೇತ ಪ್ರಕಟಿಸಿದೆ (69). ೨. ಒಂದು ಭಾಷೆಯ 
ಕಾವ್ಯ ಅಥವಾ ಯಾವುದೇ ಗ್ರಂಥದ ಭಾವವನ್ನು ಇನ್ನೊಂದು 
ಭಾಷೆಯಲ್ಲಿ ಬರೆಯುವುದು : ಈ ರೀತಿಯ ಭಾವಾನುವಾದ ಮಾಡುವಲ್ಲಿ 
ಮೂಲದ ವಸ್ತುವಿನ ರಸ, ಗುರಿ ಇವುಗಳಿಗೆ ಧಕ್ಕೆಯುಂಟಾಗದಿರುವುದು 
ಮುಖ್ಯ (ಬೀರಯೋ. 11, ನೃತ); ಸಂಸ್ಕೃತಸಾಹಿತ್ಯದ ಅನೇಕ ಕೃತಿಗಳ 
ಭಾವುನುವಾದ, ಛಾಯಾನುವಾದ ಮತ್ತು ಅನುವುದಗಳೂ ಬಂದವು 
(036d. ve) [ಸಂ.] 

ಭಾವಾನುಸಾರ (ನಾ). ಭಾವನೆಗೆ ಅನುಸಾರವಾದುದು : ಅವಿದ್ಯೆಯು 
ದಿಟ್ಟಿಪರ ಭಾವಾನುಸಾರದಿ ತೋರುತಿಹಳು (ಗಗತಾ- 0-09)... [ಸಂ.] 

ಭಾವಾಭಾಸ (ನಾ). [ಕಾವ್ಯಮಾ] ಉಚಿತವಲ್ಲದ ಸ್ಥಾನದಲ್ಲಿ 
ಪ್ರವರ್ತಿಸುವ ಸಂಚಾರಿಭಾವ ; p ಮುನಿಪತ್ನಿ, ಗುರುಪತ್ನಿಯರನ್ನು 
ಅಥವಾ ಒಲ್ಲದ ತರುಣಿಯರನ್ನು ಕಾಮಿಸಿ ಚಿಂತೆ, ದೈನ್ಯ ಮೊದಲಾದ 
ಚಿತ್ತವೃತ್ತಿಗಳನ್ನು ತಳೆಯುವಂತೆ ವರ್ಣಿಸುವುದು. ಸಾತ್ವಿಕರಾದ 
ಹಾಗೂ ಶಾಂತರಾಗಿರುವ ವ್ಯಕ್ತಿಗಳ ಮೇಲೆ ಬಲಪ್ರದರ್ಶ 
ನೋತ್ಸುಕ್ಕ ಗುರುಗಳ ಮೇಲೆ ಉಗ್ರತೆ ಇವುಗಳು ಭಾವಾಭಾಸ 
ವೆನಿಸುತ್ತವೆ ; ರಾವಣನು ಸೀತೆಗಾಗಿ ಸಂತಾಪಗೊಂಡಂತೆ ವರ್ಣಿಸು 
ವಾಗ ಭಾವಾಭುಸವಾಗುತ್ತದೆ. ಈ ಭಾವಾಭಾಸವು ಪ್ರುಧಾನ್ಯ 
ದಿಂದ ಅಭಿವ್ಯಕ್ತವಾದರೆ ಭಾವಾಭಾಸಧ್ವನಿಯಾಗುತ್ತದೆ : ಭಾವವೂ 
ಅನೌಚಿತ್ಯದಿಂದ "ಭಾವಾಭಾಸ' ವಾಗಬಹುದು (ಕೈಶಿತಿ. ೨೦೪); ರಸ, ಭಾವ: 
ರಸಾಭಾವ: ಭಾವಾಭಾಸ,: ಭಾವಶಾಂತಿ ಇವು ಎಂದೂ ವಾಚ್ಯವೇ ಅಲ್ಲ 
(ಕೃಷ್ಮಾರೋ. 0೭); ಭಕ್ತಿಯೆಂಬುದೊಂದು ಉಚ್ಚತರಗತಿಯ ಭಾವಾಭಾಸ 
(zathetio ೫೩11907 ವೆಂದು ತಿಳಿದಿದ್ದರೋ ತಿಳಿಯದು (೩೬೦. ೪ರ). 

[ಸಂ.] 

ಭಾವಾಭಿನಯ (ನಾ). ಮನಸ್ಸಿನ ಹರ್ಷ, ವಿಷಾದ ಮೊದಲಾದ 

ಚಿತ್ತವೃತ್ತಿಗಳನ್ನು ಕಣ್ಣಿನ ಚಲನೆ, ಮುಖವಿಕಾರ ಮೊದಲಾದ 


ಶಾರೀರಿಕಚೇಷ್ಟೆಗಳಿಂದ ಪ್ರದರ್ಶಿಸುವುದು: ಮನುಷ್ಯ ಹೃದಯ 
'ದಲ್ಲಿನ ಭಾವೋನ್ಮೇಷಗಳನ್ನು .. . ಆಂಗವಿನ್ಮಾಸ ಭುವಾಭಿನಯಗಳೆ 
ಮೂಲಕ ತೋರ್ಪದಿಸುವುದನ್ನು ಕಲಿತ (ಛಾರವ- ೩೪೮) - [೫0.7 


೬೭೪೨ 


15 


20; 


ಭಾವಾಭಿವ್ಯಕ್ತಿ (ನ ಅಂತರಂಗದ ಆಶಯವನ್ನು ಪ್ರಕಾಶ 
ಪಡಿಸುವುದ: ನ್ನ್ನ ಭಾವಾಭಿವ್ಯಕ್ತಿಗೆ ಸರಿಯಾದ ಪದ ಹೊಳೆಯಲಿಲ್ಲ 
ವಾದ್ದರಿಂದ ಅವನು ಕೋಪಾರೂಢನಾದನು (ಶ್ರಕಕು." ೪34); ಶಿಲ್ಪಿಗೆ ಕಲ್ಲು. 
ರೂಶಿಲ್ಪಿಗೆ ಗದ, ಕವಿಗೆ ಭಾಷೆ, ಇದೆಲ್ಲವೂ ಅವನ ಭಾವಾಭಿ 
ವೃತ್ತಿಯ ಮಾಧ್ಯಮಗಳು (ಸದಸ. ೨). ೫] 

ಭಾವಾರ್ಥ (ನಾ). ೧. ಕಾವ್ಯ ಮೊದಲಾದುವುಗಳ ತಾತ್ಪರ್ಯ; 
ಯಾವ ಉದ್ದೇಶವನ್ನಿಟ್ಟುಕೊಂಡು ಕವಿಯು ಪ್ರಯೋಗ ಮಾಡಿ 
ದ್ಹಾನೋ ಆ ಉದ್ದೇಶ, “ಆಶಯ : ಸಮ್ಮಗ್ವರ್ಶನಾದಿ ಗುಣಾಧಾರ 
ನಿಜಶುದ್ಧಾತ್ಮಂ ಉಪಾದೇಯಮೆಂಬುದು ಭಾವಾರ್ಥಂ (13 ಕ್ರ. ೪); 
ಮುನ್ನ ತಾಂ ಸಿ ಕಳುಹಿದ ಪತ್ರಮಂ ತರಿಸಿ ನೋಡಿಕೊಂಡ 

ಸಿದ ಭಾವಾರ್ಥಮಂ ತಿಳಿದು (ಸಮಿ ೩೦-೬೫). 
೨. [ವ್ಯಾಕ]ಒಂದು ವಸ್ತುವಿನ ಭಾದವನ್ನಾಗಲಿ, ಧಾತ್ವರ್ಥವನ್ನಾಗಲಿ 
ಶಿ; ಅರ್ಥ ; ಈ ಸಾಪೇಕ್ಷಕ್ರಿಯಾರೂಪಗಳಿಗೆ ಕಾಲಭೇದ ಅರ್ಥ 
ಭೇದಗಳು ಮಾತ್ರ ೮. `ಹೊರಟರೆ' ಎಂಬುದಕ್ಕೆ ಪಕ್ಷಾರ್ಥದ 
ರೂಪವೆಂದೂ, "ಹೊ ಎದಕ್ಕೆ :ಭಾವಾರ್ಥದ ರೂಪವೆಂದೂ 
ಹೆಸರು (ಮರತು. ಟು). [ಸಂ.] 

ಭಾವಾರ್ಷಿತ (ನಾ). [ವೀಶೈ] ಮನಃಪೂರ್ವಕವಾಗಿ ಶಿವನಲ್ಲಿ ಸಮರ್ಪಣೆ 
ಮಾಡಲ್ಪಡುವುದು : ಶ್ರೇಷ್ಠವಾದ ಆವುದಾನೊಂದು ಪರಮಾತ್ಮಸ್ವರೂಪ 
ವಾದ ಶಿವಂಗೋಸುಗ ಮೊದಲಲ್ಲಿ ಸಮರ್ಪಿಸಲ್ಪಡುತ್ತಿಹುದು ಅದು 
ಭಾವಾರ್ಪಿತವೆಂದು ಇಚ್ಛೆ ಸಲ್ಪಡುತ್ತಿಹುದು (ಕ. ೪%). [ಸಂ] 

ಭಾವಾವಿಷ್ಟ (ನಾ). ಮನಸ್ಸಿನಲ್ಲಿ ಹುಟ್ಟುವ ಹರ್ಷ, ಶೋಕ ಮೊದ 
ಲಾದ ಭಾವಗಳಿಂದ ಪರವಶನಾದವನು ; ಭಾವಪರವಶ : ಅವರು 
ಭಾವಾವಿಷ್ಟರಾಗಿ ಕೋಡುಗಲ್ಲಿನ ಬಳಿ ನಿಂತುಕೋಡು ನೋಡಿದರು 
(ಣತ್ಕೋರ: ೦೮೩); ಆಶುಬಾಬುಗಳು ಇದಕ್ಕೇನುತ್ತರ ಕೊಟ್ಟಾರು? ಅವರು 
ಭಾವಾವಿಷ್ಟರಾಗಿ ಕುಳಿತುಬಿಟ್ಟರು (ಕೇತ್ರಕ್ಕೆ. ೨೬೦)... [ಸಂ.] 

ಭಾವಾವೇಗ (ನಾ). ಮನಸ್ಸಿನ ಭಾವಗಳ ಉತ್ಕಟತೆ. - ತೀವ್ರತೆ: 
ಆ ಭಾವಾವೇಗದ ಪರಿಣಾಮವಾಗಿ ಅವನ ಮುಖದ ಮೇಲೆ ನಗು ಹಸರಿಸಿತ್ತು 
(ಶ್ರನರು- ೨೦೦). [ಸಂ.) 

ಭಾವಾವೇಶ (ನಾ). ಮನಸ್ಸಿನ ಭಾವದ ಉದ್ವೇಗ. -ಉದ್ರೇಕ: ಸ್ನ್ನಿ 
ವೇಶ ಅಂಥ ಭಾವಾವೇಶವನ್ನು ಉಂಟುವರಾಡಿದ್ದರಿಂದ ಹಾಗೂ ಆಗ 
ಬಹುದು ಎಂದು ಸಮಾಧಾನಮಾಡಿಕೊಳ್ಳಬಹುದು (ಬೀಳಯೋ. vr, 
ಮುಖ್ನುಂ); ಭಾವಾವೇಶದಲ್ಲಿ ಮುಳುಗಿದ್ದ ಅವನಿಗೆ ಬಾಹ್ಯಪ್ರಪಂಚದ 
ಆರಿವೇ ಇರಲಿಲ್ಲ (ಕೇಶ್ರಕ್ಕೆ- ೧೬೪); ಏರ್ಪಾಟಿಲ್ಲ ನನಗಿರಲಿ ಎಂದು 
ಚುಮುಂಡರಾಯ ಭಾವಾವೇಶದಿಂದ ಮಾತಾಡಿದನು (ಗಾನ. ೪6). [ಸಂ.]. 

ಭಾವಾಷ್ಟಕ (ನಾ) [ತತ್ತ್ವಶಾ]ಸಾಂಖ್ಯಮತದಂತೆ ಬುದ್ಧಿಗೆ ಇರುವ 

ಭಾವಗಳು: ಬುದ್ಧಿಗೇ ಸುಖ ದುಃಖ ಜ್ಞಾನ ಇಚ್ಛಾರಾಗ ದ್ವೇಷ 
ಮೊದಲಾದುವು; ಅದಕ್ಕೇನೆ ಪುಣ್ಯ ಪಾಪ ಸ್ವರ್ಗ ನರಕ ಬಂಧ ಮೋಕ್ಷ; 
ಇದರಲ್ಲೇ ಧರ್ಮ ಅಧರ್ಮ ಜ್ಞಾನ ಅಜ್ಞಾನ ಐಶ್ವರ್ಯ ಅನೈಶ್ವರ್ಯ 
ವೈರಾಗ್ಯ ಅವೈರಾಗ್ಯವೆಂಬ ಭಾವಾಷ್ಟ£ವಿರುವುದು (ಹಿಂಸಾ. ೩). [ಸಂ.] 

ಭಾವಿ, "ಬಾವಿ' ನೋ. 

ಭಾವಿ (ಗು). ೧. ಮುಂದೆ ಆಗಂವ; ಅನಂತರ ಉಂಟಾಗುವ ; 
ಮುಂದಿನ ಕಾಲದ : ಭಾವಿಭರತೇಶಪದಮುಮಿಳಾವಿಪಳಪ್ರೇಮಭರಮು 
ಮೆರ್ದೆಗೊಂಡಿರೆ ಸದ್ಭಾವದಿನಿಟ್ಟುದು ಬಂಧುಜನಾವಳಿ ಕೂಸಿಂಗೆ ಭರತ 
ನೆಂಬೀ ಪೆಸರಂ (ಅತ. ಊಟ); ಆದಿಜಿನೇಶ್ವರಂ ಮೊದಲ ಚಕ್ರಿಗಗೆ 
ಭಾವಿಜನೇಂದ್ರನಾಮತೀರ್ಥೋದಯಮಾಳೆಯಂ ಬೆಸಸೆ (ಗಂತಿ. ೦೦-೭೯); 
ಭಾವಿ ಉನ್ನತಿಗಾಗಿ ಶುಭಪ್ರಸಂಗಕ್ಕಾಗಿ . . . ಒಂದು ಮಾತು ಕೇಳ 


ದಜಸಾಳಿರ್ದ 


ಭಾವಿಕ 


ಬೇಕಾದ್ದರಿಂದ ಕೇಳಿದೆವು ಅಷ್ಟೆ (ಕುರುಣಾ. ೦೨೩)- (ನಾ). ಪಿ. (ಕರ್ಮ 
ವಶದಿಂದ ಅಥವಾ ಕಾರಣಾಂತರದಿಂದ) ಆಗಿಯೇ ಶೀರಬೇಕಾ 
ದುದು.-ನಡೆಯಲಿರುವುದು : ಭಾವಿಯೆನಿಸಿರ್ದ ಭೋಗದೊಳಾವುದು 
ನಿಶ್ಚಯಮತೀತಮದತೀತಮೆನಲ (ಕುಠ್ರಶು.. ೨-೩೬); ಭಾವಿಯೆಸಿಸಿ 
ರ್ದುದದು ಪರಿಭಾವಿಸಿ ಕೆಳೆಯಲ್ಕೆ ಸಾಧ್ಯಮಾಗದು ಜಗಮೊಳ್‌ (ಉಕ. 
9೩-೮೦): ಸಿ: ಭಾವನೆಯನ್ನು ಹೊಂದಿರುವವನು ; ಭಾವನೆಯುಳ್ಳ 
ವನು; ಭಾವಿಸುವವನಂ ; ನಿನಗೆ ಮಜ್ಜನವ ಮಾಡುವಲ್ಲಿ ನಾನು ಮಲ 
ದೇಹಿ ನೀನು ನಿರ್ಮಲದೇಹಿ , . . ನಿನಗೆ ಧೂಪವನಿಕ್ಕುವಲ್ಲಿ ನಾ ಭಾವಿ ನೀ 
ನಿರ್ಭಾವಿ (ನೋಳನೂ. ೩೬-೦೫೦); ಶೈವರೊಳು ಲಿಂಗಾವಧಾನದ ಭಾವಿ 
ಯಾದಡೆ ಹೊಲಬುಗೆಟ್ಟ ಮನೋವಿಕಾರದ ಮಾತುಗಳನಾಡಲಿಕುಚಿತವಹುದೆ 
(ಪು. 10-೨೬). ೪. [ವ್ಯಾಕ] ಮುಂದೆ ಬರುವ ಕಾಲ; ಭವಿಷ್ಯತ್ಕಾಲ: 
ನೆಗಟ್ಟುಂ ಸಂಪ್ರತಿಗಂ ಭಾವಿಗಮನ್ನೆಗಮನ್ನಮಿನೆಗಮಿನಮೈಂಬಿವು ಸೂರಿ 
ಗಳಿಂ (ಕುರ. 30೭). (ಸಂ. ಭಾವಿನ್‌] 
ಭಾವಿಕ (ಗು)- ೧. ನೈಜವಾದ ; ಸ್ವಾಭಾವಿಕವಾದ ; ವಾಸ್ತವವಾದ- 
೨. ಭಾವಾತಿರೇಕವುಳ್ಳ ; ಭಾವಪೂರ್ಣವಾದ ; ಭಾವಪ್ರಧಾನವಾದ- 
(ನಾ). ೩. ಒಳ್ಳೆಯದು; ಶುಭವಾದುದು; ಮಂಗಳಕರವಾದುದು : 
“ಜ್ವೋವಶೀಯಂ ಶಿವಂ ಶ್ವಶ್ರೇಯಸಂ ಶುಭಂ ಭಾವಿಕಂ ಮಂಗಳಂ 
ಭವ್ಯವಾ ಭದ್ರಂ , . , ಇಲ್ಮಾಣಮೆಂದೆನಲ್ಕೊಳ್ಳಿತಕೆ ಪೆನರೆನಿಕ್ಕುಂ” 
(ಹಂಗ. ೪-೫೬). ೪, ಅರಿತವನು; ತಿಳಿದವನು; ಬಲ್ಲವನು: 
ರಾವಣನ ಮಗನಿವನು , , . ಶಸ್ತ್ರಾಸ್ತ್ರದಲ್ಲಿ ಪರಿಣತನು ಭಾವಿಕನು ಕರಿ 
ತುರಗರಥದಲಿ (8380. ೨೭-೦೨); ಭಾವಿಕನೇ ಅವರ ಸ್ವರೂಪವನ್ನು 
ಬಲ್ಲನು, 'ಭಾವಿಕ ಬಲ್ಲನು ಅದರ ಹುಯಿಲು | ವಂದು ಕವಿಯು ಹೇಳು 
ವನು (೫8, 330)- ೫. [ಕಾವ್ಯಮಾ] ಪ್ರಬಂಧವನ್ನೆಲ್ಲ ವ್ಯಾಪಿಸುವ. 
ಹಿಂದಿನ ಮತ್ತು ಮುಂದಿನ ಸಂಗತಿಗಳನ್ನೆಲ್ಲ ಕಣ್ಣೆದುರಿಗೆ ಈಗ 
ನಡೆಯುವಂತೆ. ವರ್ಣಿಸುವ ಒಂದು ಗುಣ : ಭಾವಮೆಂಬುದಕ್ಕುಂ 
ಕವಿಗಳಾ ಭಾವಿಸಿ ಮನದ ಬಗೆಯೊಂದಿದರ್ಥಂ ಕೇವಲಮದಲಸೊ[ಳ]ಳಂಕೃಶಿ 
ಭಾವಿಕಮೆಂಬುದಕ್ಕುಂ ನೃಪತುಂಗದೇವಮತದಿಂ ( ಕಂಠಾ- ೩-306): 
ಭಾವಿಕಮೆಂದರೆಬರ್‌ ಕವಿ ಭಾವಗತಾರ್ಥಮನೆ. ತಾಮಲಂಕೃತಿಗಳೊಳುದ್ಭಾ 
ವಿಸಿ ಪೇಟರ್‌ ಶಕ್ತಿಸಮಾವಿರ್ಭೂತ ಪ್ರಬಂಧವಿಷಯಮದಕ್ಕುಂ (ಇರ್ಮಾರ. 
೬); ಭಾವಿಕಮೆನಿಕುಂ ಸತ್ಯವಿಭಾವಗತಾರ್ಥಂ - . . ಕವಿಗಳ ಕಾವ್ಯ 
ಭಾವನೆಯೆ ಭಾವಿಕಮೆಂಬುದದುಂ ಪ್ರಬಂಧವಾಸ್ತವವಿಷಯಂ (ಉಲರೂ. 
೬). ೬. ಅರ್ಥಾಲಂಕಾರಗಳಲ್ಲಿ ಒಂದು ; ಹಿಂದೆ ಅನುಭವಿಸಿದ 
ಅಥವಾ ಮುಂದೆ ನಡೆಯಬಹುದಾದ ವಿಷಯವನ್ನು ಕಣ್ಣಿಗೆ ಕಟ್ಟು 
ವಂತೆ ವಿವರಿಸುವುದು : ಹಿಂದೆ ಪೋದುದಂ ಮುಂತೆ ಬರ್ಪುದನಾವುದ 


ಂದಂ ರಸಾವೇಶದಿಂ ಪ್ರತ್ಯಕ್ಷದಂತೆ ಕಾಣ್ಬುದು ಭಾವಿಕಮೆನಿಪುದು 
6! ಬ" 
(ಅತ್ರತಿ- ೦೬-೨4): 'ಭಾವಿಕಾಲಂಕಾರ' ಪರಾ. [ಇಂ. 


ಭಾವಿಕತನ (ನಾ). ಆಸ್ತಿಕತನ ; ಭಾವನೆಯ ಆಧಾರದ ಮೇಲೆ 


ಪರಲೋಕವಿದೆಯೆಂಬ ನಂಬಿಕೆ : ವೈಜ್ಞಾನಿಕಯುಗ ಉದಿಸುವ ಮುನ್ನ 
ಮನುಷ್ಯನ ಭಾವಿಕತನ 

[ ಭಾವಿತ + -ತನ] 

ಭಾವಿಕತನ : 


ಜನತಾಯುಗದಲ್ಲಿಯೇ 
(ಉಂಯಾ. 003). 


ಕೊನೆಗೊಂಡಿತ್ತು. 


ಕೀರ್ಥಪ್ರಸಾದರು ಮೊಗ್ಗಾವಿಗೆ 
ಯೇ ಇರಲಿಲ್ಲ (ಸಮತ. 90) - 
[ಸಂ, ಭಾವಿಂತಾ ] 
ಭಾವಿಕಾಲ (ನ)).. ಭವಿಷ್ಯತ್ಕಾಲ; ವಜಂದೆ ಬರುವ ಕಾಲ: ಭೂತವತಿ 
ಆಖ್ಯಾತವಿಭಕ್ತಿಗಳಕ್ಕುಮತೀತಭವದ್ಭಾವಿಕಾಲವಿದ್ಯುದಿಗಳೊಳ್‌ 
[ಸಂ.] 


(ಣನ. ೩೭೪)- 


೬೭೪೩ 


10 


ಭಾವಿಸು (ಕ್ರಿ). ೧. ತಿಳಿ; ಗೊತ್ತುಪಡಿಸಿಕೊಳ್ಳು ; 


ಭಾವಿಸು 


ಭಾವಿಕಾಲಂಕಾರ (ನಾ). = ಭಾವಿಕ ೬ ; ಭೂತಭಾವ್ಯಾರ್ಥಸಾಕ್ಷಾತ್ಕಾರ 


ಪೇಳೆ ಭಾವಿಶಾಲಂಕಾರ . . . ಭೂತ ಭಾವಿಕವಾದರ್ಥವನು ಸಾಕ್ಷಾತ್ಕಾರ 
ವಾಗಿ ಪೇಳಲೈ ಭಾವಿಕಾಲಂಕಾರ (ಕುಂ. ೧೬೯-೦); ಪಿಂದೆ ನಡೆದ 
ವೃತ್ತಾಂತಮನಾದೊಡಂ ಮುಂದಾಗುವ ವೃತ್ತಾಂತಮನಾದೊಡಂ ಈಗಳ್‌ 
ಪ್ರತ್ಯಕ್ಷಮಾಗಿ ಕಾಣುವಂತೆ ಪೇಳ್ವುದೇ ಭಾವಿಕಾಲಂಕಾರಮಪ್ಪುದು (004 
೩೦೯ ವೃತ್ತಿ). [ಸಂ.] 


ಭಾವಿಕೇವಲಿ (ನಾ). [ಜೈನ] ಮುಂದೆ ಕೇವಲಿಯಾಗಲಿರ:ವವನು : 


ಸುಧರ್ಮಶ್ರುತಕೇವಳಿಗಳು  ಜಂಬೂನಾಮ ಭಾವಿಕೇವಲಿ[ಕಾಕಾ. 9] 
ಗಳ್ಳಿ ಪೇಬ್ಲ ತ್ರಿಷಷ್ಟಿಲಕ್ಷಣಮಹಾಪುರಾಣದೊಳಾದಿಪುರಾಣಕಥಾನಿಬಂಧಂ 


(ಶಾವುಂಭು- ೪). [ ಸಂ. ಭಾವಿಕೇವಲಿನ್‌ ] 


ಭಾವಿತ (ಗು). ೧. ಸೃಷ್ಟಿಸಿದ; ಉಂಟುಮಾಡಿದ ; ಉತ್ಪಾದಿಸಿದ. ೨. 


ಪಡೆದ ; ಹೊಂದಿದ ; ಪ್ರುಪ್ತವಾದ. ೩. ತೋರ್ಪಡಿಸಿದ ; 
ಪ್ರದರ್ಶಿಸಿದ. ೪. ಊಹಿಸಿದ; ಕಲ್ಪಿಸಿದ. ೫. ಒಪ್ಪಿರುವ; ಅಂಗೀ 
ಕೃತ. ೬. ಚಿಂತಿಸಿದ; ವಿಚಾರಮಾಡಿದ; ಧ್ಯಾನಮಾಡಿದ. ೭, 
ಸ್ಫೂರ್ತಿಗೊಂಡ: ಉತ್ತೇಜಿತವಾದ. ೮. (ದ್ರವದಲ್ಲಿ) ನೆನೆಯಿಸಿದ; 
ನೆನೆಹಾಕಿದ. ೯. ಮಿಶ್ರಿತವಾದ; ಬೆರೆತ. ೧೦. ವಾಸನೆ ಕಟ್ಟಿದ; 
ಸುವಾಸಿತ. (ನಾ). ೧೧. ಪಡೆದುದು; ಪ್ರಾಪ್ತವಾದುದು ; 


೨, ಪ್ರಾಪ್ತಂ, ವಿನ್ನಂ, ಭಾವಿತಂ, ಆಸುದಿತಂ, ಭೂತಂ - ೬ 
ಹೊಂದಲ್ಪಟ್ಟಿರುವುದು, ಪಡೆಯಲ್ಪಟ್ಟಿರುವುದು, ಆಗಿ ಬಂದಿರುವುದು” 
(೫. ಟಂ). ೧೨. ವಾಸನೆ ಕಟ್ಟಿದುದು; ಸುವಾಸನೆ 


ಗೊಳಿಸಿದುದು: “ಭಾವಿತಂ, ವಾಸಿತಂ -. ೨ ವಾಸನೇ ಕಟ್ಟಿದ ವಸ್ತುವಿನ 


ಹೆಸರುಗಳು" (ಣ್ಣ: 30). ೧೩. [ಗಣಿತ] ಗುಣಾಕಾರ ಮಾಡಿ 
ಪಡೆದ ಸಂಖ್ಯೆ; ಗುಣಲಬ್ಧ. [ಸಂ.] 


ಭಾವಿತಾತ್ಮ (ನಾ). ಸ್ಫೂರ್ತಿಗೊಂಡ ಮನಸ್ಸುಳ್ಳವನು ; ಪಂಷಕ್ವ 


ವಾದ ಮನಸ್ಸುಳ್ಳವನಂ ; ವಿಚಾರಶೀಲ: ಅಂತು ಭಾವಿತಾತ್ಮನ 

ಧ್ಯಾತ್ಮವಿಶಾರದನಾಗಿ ಪರಮಾತ್ಮನೊಳ್‌ ಕೂಡಿದೆಂ (ಶಂಠರಾ. 03-38 ನ) ; 

ರಾಜರಾಜಂ ನದೀತನೂಜನಂ ಮಾಣಿಸಿ ನೀವಪ್ಪೊಡೆ ವಿದಿತವೇದಿತಜ್ಞ! ರುಂ 

ಭಾವಿತಾತ್ಮರುಮಾಗಿರ್ದ ಜ್ಞಾನಿಗಳ" ಅಂತೆ ನೆಗಟಲಾಗದುದು. ಅಪ 

ದೊಡೆ (ಗಣಯ. ೩-೪೪ ನ); ದೃಢಚಿತ್ತನುಗಿ ಭಾವಿಸಿದನೊ 

ಭಾವಿತಾತ್ಮನೆನೆ ಪೋಡಶಭುವನೆಯಿಂ ಮಭೀಶ್ವರಂ (ಹಂತಿ. 00-83). 
[ಸಂ, ಭಾವಿತಾತ್ಮನ್‌] 


ಕಾವೇರಿ 
ಯಿಂದಮಾ ಗೋದುವರಿವರಮಿರ್ಪ ನಾಡದಾ ಕನ್ನಡದೊಳ್‌ ಭಾವಿಸಿದ 
ಜನಪದಂ ವನಧುವಳಯವಿಲೀನವಿಶದವಿಷಯವಿಶೇಷಂ (0ರ: 0-೩೬) : 
ತನ್ನ ಮನಮಂಮನೆರ್ದೆಯುಮನುಟ್‌ ಸೆಜಕಿವಿಡಿದಿರ್ದಪೂರ್ವರೂಪೆಯ. 
ರೂಪುಮು ಮನದೊಳೆ ಬಗೆದು ಭಾವಿಸಿ ಮತ್ತಮಿಂತೆಂದಂ 
(ತಂಶಶಾ- ೪-೬ ಐ) ; ₹ನೈಯದೊಂದು ಭಕ್ತಿಯಂ ಭಾವಿಸಿ ನೀನಿದಂ 
ನೃಪತಿ ಕೈಕೊಳವೇಟ್ಟುದು ರಾಜಕೀರಮಂ (ಕಾದಘ, ೩೭). ೨. ಆಲೋ 
ಚಿಸು; ವಿಚಾರಮಾಡು : ಮಣಿಹಾರಂಬೋಲ್‌ ಸೊಗಯಿಸುವ 
ವಚಸವಿರಚನೆ ನೆಗಬ್ಲುಂ ಭಾವಿಸುವೊಡದಲ ಪೆಂಪತಿಸುಲಭಂ (೪0ಣ. 
6-08) ;  ಆಗಮಮಂ ಪರಿವಿಡಿಗೆಯ್ಕುತ್ತುವುರ್ಥಮಂ ಭುವಿಸುತ್ತಂ' 
(ಸತ್ಕಾರ. ೯೬-೬) ; ನೆಟ್ಟನೆ ಮನದೊಳ್‌ ಭಾವಿಪೊಡಸಾರಮಾ ಸಂಸಾರಂ 
(ಅ4೪: 3-೬). ೩. ನೆನಪು ಮಾಡಿಕೊಳ್ಳು ; ಜ್ಞಾ ಪಿಸಿಕೊಳ್ಳು ಡೆ] 


ಸ್ಮರಿಸು: ನಭೋಮಧ್ಯದೊಳಿರ್ದಾನಂದೆ ಪೇಟಕ್ಕಿನ್ನಯ ನುಡಿಯನದು. 
ಭಾವಿಸಂಭೋಜನೇತ್ರೇ (ಕಾರಂಉ- ೭೯೦) ; ತಿಂಗಳಾರಕೆ ಬಹನೆಂಬ 


ಭಾಷೆಯಂ ಭಾವಿಸುತೆ (ತ್ರಗ: ೫೬-0೩೪). ೪. ಧ್ಯಾನಿಸು ; 


ಭಾವು 


ಅನುಸಂಧಾನ ಮಾಡು : ಪೂಣ್ಣೊಳ್ಳಿಂದಮೋರಂತೆ ಭಾವಿಸಿ ತಾಂ 
ತನ್ಮಯನಾಗಿ ತಚ್ಚರಿತಮಂ ಕಾವ್ಯಂಗಳೊಳ್ಳೂಡೆ ಬಣ್ಣಿಸಿ ಪೇಸ್ಕಾತನ 
ಕರ್ಮನಿರ್ಜರೆಯನಂತಿಂತುಂತೆನಲ್ಪರ್ಕುಮೇ (6೦. ೦-೩೭) ; ಧರೆಯಂ 
ನೋಯಿಸದಿರ್‌ ಜಿನೇಶ್ವರಪದಾಂಭೋಜಾತಮಂ ಭಾವಿಸುತ್ತಿರು (ರರ್ಮಾಮ್ಮ. 
೪-೨೬೦) ; ಚೌತಿಯ ದಿನದೊಳು ಬೆನಕನ ಭಾವಿಸೆ ನನ್ನ ಬಳಿಗೊಂದು 
ಮೂಜಿ ಧಾವಿಸೆ (ಗಕೀತ- ೨-0೭). ೫. ಗಮನವಿಡು ; ಲಕ್ಷ್ಯಕೊಡು ; 
ಆಸಕ್ತಿಯಿಡು : ಭೂವಲ್ಲಭಸೋತ್ಕೇಪಭ್ರೂವಿಲಸಿತದತ್ತವಾಚೆನಾ 
'ದೇಶಮಿದಂ ಭಾವಿಸಿಮೆಂದತ್ರಿಮಧುರೋದ್ಭುವಿತಗಂಭೀರನಾದದಿಂ ಬಾಜಿ 
ಸಿದಂ (6೦೪ ೦೪-೪) ; ಕೊಳ್‌ ನಿನ್ನ ನಚ್ಚಿನ ಪಾಂಡವರ ತಲೆಗಳಿವೆ 
ಯೆಂದು ದುರ್ಯೋಧನನ ಮುಂದಿಕ್ಕಿದೊಡಾ ಮಹಾನುಭಾವನಾ ತಲೆಗಳಂ 
ನೀಡುಂ ಭಾವಿಸಿ ನೋಡಿ (ಗರಾಯು. ೯-4೨ ನ) ; ಇರದದನಬ್ಯರಿಂದಡರೆ 
ಭಾವಿಸಿ ಭಾವಿಸಿ ನೋಡಿ ನೋಡಿ ಚೆಚ್ಚರಮವನೀತಳಂ ತನಗೆ ಸಾರ್ದವೊ 
ಲೊರ್ಮೊದಲುಣ್ಮಿ ಪೊಣ್ಮಿದಂ (ರರ್ಮಾಕ್ಮು, ೬-60)... ೬. ಗೌರವಿಸು; 
ಆದರಿಸು : ಕರ್ಪೂರಿಕೆಯು . . , ನರವಾಹನದತ್ತನನ್ನು ಸ್ನಾನಾದಿ 
ಉಪಚಾರಗಳಿಂದ ಭಾವಿಸಿದಳು (810. ೧೩2). ೭. ಮಾಡು; ರಚಿಸು; 
ನಿರ್ಮಿಸಂ : 6ರಿಯ ನೆಯ್ದಿಲ ಕಾವಿನೊಳ್‌ ಭಾವಿಸಿದ ನೂಪುರಮ: 
೬೬ ಕೊಟ್ಟು (ಶಂಕರಾ, 3-೬ ಕ) ; ಬೆಳಗುವ ಕನ್ನಡಿಯ ತೀವ್ರವ ಕಳಶದ 
ಭಾವಿಸುವ ಬಣ್ಣವುರದ . .. ಕೋಳುಹಳಮೆಸೆಯೆ. (ಅಂಪು, ೯-೩೯ ಐ). 
೮. ವಾಸನೆ ಕಟ್ಟು ; ಭಾವನೆ ಕೊಡು: ಏಿಳಾಸಿನೀಕಬರಿಕಾ, 
ಬಂಧಂಗಳಂ ಪೊತ್ತು ಮಲ್ಲಿಗೆಯೊಳ್‌ ಭಾವಿಸಿ ಧೂಪದೊಳ್‌ ಪೊರೆದು 
(ಶಂಕರಾ. 9-60) ; ಹಿಮರೋಚಿಃ-ಕಳಿಕಾಂದಂಬಕಮನಿಂಬಿಂ ತಿರ್ದಿ ಮೇಳೈಸಿ 
ಕಂಂಕುಮದಿಂ ಭಾವಿಸಿ (ಅಪು ೯-೫)... ೯, ನೆನೆಯಿಸು; 
ನೆನೆಹಾಕು: ಅರೆದಜಮೂತ್ರದೊಳೊಂದಿರೆ. ಸುರದಾರುಮನೆಚ್ಚಿದಂದು 
ಮೇಣೇಟುದಿನಂ ಸುರಭಿಯ ಜಳದೊಳ್‌ ಭಾವಿಸಿ ಹರೀತಕಿಯನೆಚ್ಚೊ. 
ಡಂದಣಂಗಳ್‌ ಕಿಡುಗುಂ (ಊಕೋಶ- ೪-೬4) ; ಮಾವಿನ ಬಿತ್ತೆಳೆಯ ಕರಿಕೆ 
ಶರ್ಕರೆಯಿನಿತಂ ಭಾವಿಸುವುದಕ್ಕಿಗಚ್ಚಿಂ (ಕಠ್ಮಾಕಾ. ೩-0೩). 
[ (ಸಂ. ಭಾವನ್ಸಾ) 4 - ಇಸ್ಕು ] 
ಭಾವು (ನಾ). (ಉಕ) ಬಂಧು; ಭ್ರಾತೃ; ಅಣ್ಣ ಅಥವಾ ತಮ್ಮ : 
ಭಾವು, ಭಾವೂರಾಯ ರಾಮಾ | ಏಕೆ ಓಗೊಡಲುರೆಯೋ ? (ಠಾಶುಕಾ. 
88-0೬). 'ಭಾವೂರಾಯ' ಪರಾ. 
[ + ಮರಾ. ಭಾಉ, ಭಾವೂ, /ಸಂ, ಭ್ರಾತೃ. “/ಪ್ರಾ. ಭಾಉ] 
ಭಾವುಕ (ಗಂ). ೧. ಆಗುವ; ಇರುವ. ೭. ರಸಾಸ್ವಾದನೆ ಮಾಡ 
ಬಲ್ಲ ; ರಸಿಕನಾದ : ಸಹೃದಯಂನಾದ ; ರಸಜ್ಞನಾದ. ೩. ಆತ್ಮಿ ಕೀ 
ಯವಾದ ; ಪ್ರೀತಿಪಾರ್ವಕವಾದ ; ಹಾರ್ದಿಕವಾದ; ಅಂತಹ ಒಂದು 
ಭಾವುಕಪ್ರೇಮ ತನ್ನ ಮತ್ತು ಇಂದುಮತಿಯಲ್ಲಿ ಇದೆ (೪8೧. ೨೪೩). ೪. 
ಸುಖಕರವಾದ ; ಒಳ್ಳೆಯ ; ಮಂಗಳಕರವಾದ. (ನಾ). ೫. 
ಮಂಗಳ ; ಶುಭ ; ಶ್ರೇಯಸ್ಸು : “ಶ್ವಃ(ಸ್ವ)ಶ್ರೇಯಸಂ; ಕಲ್ಮಾಣಂ, 
ಶ್ವೋವಶೀಯಂ, ಶಿವಂ, ಶುಭಂ, ಭವಿಕಂ, ಭಾವುಕಂ, ಶ್ರೇಯಃ, ಭವ್ಯಂ 
ಭದ್ರಂ, ಮಂಗಳಂ -. ಈ ೧೧ ಒಳ್ಳಿಶರ್ಕಿ ಪೆಸರ್‌” (ಜರದು. ೨೦-೦೨೨); 
“ಶ್ವಶೈ್ರೇಯಸಂ . . . ಭಾವುಕಂ, ಭವುಕಂ, ಭವ್ಮಂ,. ಕುಶಲಂ, ಕ್ಷೇಮಂ, 
ಶಸ್ತ್ರಂ--ಈ ೧೨ ಶುಭದ ಹೆಸರುಗಳು" (ಣಂ. 93). ೬. ರಸಿಕ; 
ಸಹೃದಯ; ರಸಜ್ಞ : ಪ್ರಕಟತರಂ ಶಬ್ದಂ ಶಾಬ್ದಿಕಸಮ್ಮತಮರ್ಥದೃಸ್ಟಿ 
ಮನಃಕೌತುಕಜನಳಂ ಭಾವಂ ಭಾವುಕಭಾವ್ಯಂ ಕಾಖ್ಯತಶಿಯೊಳಗ್ಗಳೆ ನಿನ್ನಾ 
(ತಂದ್ರಥ್ರ. 0-86); ಬಲ್ಲವರು ಭಾವುಕರು ಭಕ್ತಿಯ ಬಲ್ಲಿದರು ಲಾಲಿಸುವುದೀ 
ಸ (ಕ್ರಶು. 0-6). ೭. ಸಂಪ್ರದಾಯ ಶ್ರದ್ಧೆ 


ಯುಳ್ಳ ವ್ಯಕ್ತಿ: ಅಳಿಲಿನ ಬೆನ್ನ ಮೇಲೆ ಮೂರು ಗೆರೆಗಳು ಬಂದಿವೆಯೆಂದು 


15 


46 


` ಭಾವಃ (ನಾ) 


ಭಾವೋದಯ 


ಭಾವುಕರು ನಂಬುತ್ತಾರೆ (ಕಂಕೋ- 1, ೬-೩೪); ಭಾವುಕರ ಪಾಲಿಗೆ ಯವನರು. 
ಕಲಿಯುಗದಲ್ಲಿ ಹುಟ್ಟಿದ ರಾಕ್ಷಸೆಸಂತಾನವೇ ಆಗಿದ್ದರು. (ಉಾಕ್ಕೋರ. 3); 
ತುಂಬ ಭಕ್ತರೂ ಛಾವುಕರೂ ಇರುವ ನಾಡಿನಲ್ಲಿ ಒಂಟಿಒಂಟಿಯಾಗಿ ಯಾತ್ರೆ 
ಮಾಡಲಾರದ ಜನರು . . , ಯಾತ್ರಾಸ್ಟೆಶಲ್‌ ಬಂಡಿಗಳನ್ನು ನುಗ್ಗುತ್ತಾರೆ 
(69. 3), ೮. ಅಕ್ಕ ಅಥವಾ ತಂಗಿಯ ಗಂಡ; ಭಾವ: 
“ಒಡಹುಟ್ಟಿದಳ ಮದವನಂ ಭಾವುಕನೆಂಬುದು” (ತರಡು. ೦೬೨೪೪). [ಸಂ.) 
ಭಾವುಕತೆ (ನಾ). ಭಾವನಾಮಯತೆ : ಮತ್ತಿನ್ನೇನು? ಭಾವುಕತೆಗೂ 
ವಿಚಾರಕ್ಕೂ ನಡೆಯುವ ಸಂಘರ್ಷಣೆ (೮46%. ೨೪; ರೂಪಚಂದನು . , , 
ಭಾವುಕತೆಯಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದ (ಇಬ, 
[ಸಂ, ಭಾವುಕತಾ) 
ಭಾವುತಸಾಹಿತ್ಯ (ನಾ). ರಸಪ್ರಧಾನವಾದ ಕೇವಲ ಆನಂದ 
ವನ್ನುಂಟುಮಾಡುವ ಸಾಹಿತ್ಯ; ಮಜಾಯುದ್ಧದಿಂಬಾದ , . , 
ರಾಷ್ಟ್ರೀಯಜಾಗೃತಿಗಳಿಂದಾಗಿ ಭಾವುಕಸಾಹಿತೃಸೃಷ್ಟಿಗಿಂತ ಜನಜಾಗೃತಿ 
ಯುಂಟುವಾಡುವ ಸಾಹಿತ್ಯಸೃಷ್ಟಿ ಅಗತ್ಯವೆಂಬ ಮನೋಭಾವ ಸಾಹಿತಿ 
ಗಳಲ್ಲಿ ಉಂಟುಯಿಂತು (ಕಾರರ, 1೬6). [ಸಂ.] 
ಸಹೃದಯವುಳ್ಳವಳು; ರಸಜ್ಜೆ ; ವಾಸುದೇದನನ್ನು 
ಹಡೆದ ವಸುದೇವನ ದೇವಕಿ ಭಗವಂತನ ಅಲೆಗಾಗಿ ದೇಹವೆತ್ತ ಭೂವುಕ 
(ರರ: ೨-0). [ಭಾವುಕ + ಇಇ್ಯ] 
ಭಾವುಕೆ (ನಾ). - ಭಾವುಕಿ ; ಭಾವುಕೆ ನೀಂ ಪೇಟ್ವಿಂದದಿನಾ ವನದೊಳ 
ಗಿರ್ಪಿನಂ ತದುರ್ವಿಪಸಚಿವು ಪಾವನಚರಿತಂ ಬರಲೆಲ್ಲಾ ವಿವರಮನಅಬೆಂ 
(nt. ೬-೨) [ಭಾವುಕ 4 -ಎ್ಯ) 
ಕಾವಲಿ (ನಾ). (ಉಕ) ಪ್ರೀತಿಯಿಂದ ಕರೆಯುವಾಗ ಬಳಸುವ 
ಶಬ್ದ ; ಬಂಧು; ಅಣ್ಣ ಅಥವಾ ತಮ್ಮ : ಭಾವು ಭಂವೂರಾಯ | 
ಏಕೆ ಓಗೊಡಲಾರೆಯೋ? (ಕರುಣ. ೩೩-0೬). [ 5 ಭಾವು* ರಾಯ] 


0೩೦), 


ಸಾಹಿತ 
ಸಾಹಿತ್ಯ ; 


ಭಾವೆ (ನಾ). ೧. ಚೆಲುವೆಯಾದ ಹೆಣ್ಣು ; ಸುಂದರಸ್ತ್ರೀ ; ಭಾವೆ 
ಭಾವಿತನೂಭವಾನುಕ್ರಮ ಪ್ರಭವಭಾವಂಗಳಂ ಭಾವಿಸಿ ಪಲುಂಬಿ 


ಪಂಬಲಿಸಿಯುಂ (ತಂದ್ರಶು. ೩-೩೦ ಜಃ ನ ನೂಕದಿರೆನ್ನ ವರರಾಜೀವಮಂಖಿ 
ಕೃಪೆಮಾಡು (ಕುಠ್ಶಾಂ. ೨-೨೭); ಬಟ್ಟ ಬಲ್ಮೊಲೆಯ ಭಾವೆಯರಾಯತಿ 
ವೆತ್ತು ಪಟ್ಟಣದಿಂ bea ates. 3೨೯); ದೇವದುಂದುಭಿ 
ಮೊಳಗೆ ಸ್ವರ್ಗದ ಭವೆಯರು ನರ್ತಿಸಲು  (ಕೋಗಡು. ೨೬-೯6). 
ಪಿ. [ಕಾವ್ಯಮಾ] ಚಿತ್ರಕಾವ್ಯಕ್ಕೆ ಸೇರಿದ ಪ್ರಹೇಳಿಕೆಗಳಲ್ಲಿ ಒಂದು: 
ಭಾವೆಯುಂ ನುಸುಳುಂ . . , ಕೇವಲಮವಜ ಭೇದಮಂ ಸುಸಮಸ್ತೇಮಂ 
* ಅವಯವದೇಕೆ ಕಳೆಯವೇಟಕ್ತಿಂ ಪ್ರಿಯೆಯಂ (೪೦ರ. ೨-0೪೪) 
[5 ಸಂ. ಭಾಮಾ) 
ಭಾವೇಂದ್ರಿಯ (ನಾ). [ಜೈನ] ದ್ರವ್ಯೇಂದ್ರಿಯ ಮತ್ತು ಭಾವೇಂದ್ರಿಯ 
ಎಂಬ ಎರಡು ಬಗೆಯ ಇಂದ್ರಿಯಗಳಲ್ಲಿ ಒಂದು; p ಇದರಲ್ಲಿ ಎರಡು 
ವಿಧ: “ಲಬ್ಧ ಮತ್ತು ಉಪಯೋಗ (ಜಾ ನಾವರಣೀಯಕರ್ಮದ 
ಕ್ಷಯೋಪಶಮವಿಶೇಷ ಮತ್ತು ಆತ್ಮನಂ ದ್ರವ್ಯೇಂದ್ರಿಯದಿಂದಾ 
ಗಿರುವ ನಿರ್ವೃತ್ತಿಯ ಕಡೆಗೆ ಪ್ರವರ್ತಿತನಾದಾಗ ಅದರಿಂದಾಗುವ 
ಆತ್ಮನ ಪರಿಣಾಮ” (ಕೈಸಕೋ. 08) : ದ್ರವೈೇಂದ್ರಿಯಮುಂ 
ಭುವೇಂದ್ರಿಯಮುಂ ಎಂದಿಂತು ಇಂದ್ರಿಯಂಗಳಿತ್ತೆ ಆಂ (ತತ್ರ. ೯೬) ; 
ಮತಿಜ್ಞಾನಾದರಣಕರ್ಮವು ಕಡಿಮೆ ಆದಂತೆ ಆತ್ಮನಲ್ಲಿ ಉಂಟಾಗುವ 
ವಿಶುದ್ಧಿಗೆ ಈ ವಿಶೆ ಷಶುದ್ಧಿಯಿಂದ ಉತ್ಪನ್ನವಾಗುವ ಉಪಯೋಗಾತ್ಮಕ 
ಜ್ಞಾನಕ್ಕೆ ಭಾವೇಂದ್ರಿಯವೆಂದು ಕರೆಯಲಾಗುತ್ತದೆ (ಕತಕ, ೨೫). [ಸಂ.] 
ಭಾವೋದಯ (ನಾ). ೧. ಸುಖ, ದುಃಖ ಮೊದಲಾದ ಭಾವಗಳ 
ಉತ್ಪತ್ತಿ.-ದುಟ್ಟು. ೨. [ಕಾವೃಮಿಾ] ಧ್ವನಿಯಲ್ಲಿ ಒಂದು ಭೇದ ; 


01-7-94 


ಭಾವೋದ್ದೀಪನ 


ಯಾವುದಾದರೂ ಒಂದು ಸಂಚಾರಿಭಾವವು ಹೊಸದಾಗಿ ಹುಟ್ಟಿ 
ಅದು ಕಾವ್ಯದಲ್ಲಿ ಪ್ರಧಾನವಾಗಿ ವ್ಯಂಗ್ಯವಾಗಿ ತೋರುವುದು : 
ಆಸ್ಟ್ರಾದ್ಯವಾಗುವ ಭಾವದಲ್ಲಿ ಆಲಂಕಾರಿಕರು._ಭಾವೋದಯ, ಭಾವಶಾಂತಿ 
ಭಾವಸಂಧಿ, ಭಾವಶಬಲತೆ ಎಂಬ ನಾಲ್ಕು ದಶೆಗಳನ್ನು ವಿಂಗಡಿಸುತ್ತಾರೆ. 
« * ಹೊಸದಾಗಿ ಒಂದು ಭಾವ ಉದಿಸುವುದೇ ಭಾವೋದಯ (ಕಾರ, 
ಇ); ಒಂದು ಭಾವವು - . - ಹೊಸದಾಗಿ ಹುಟ್ಟಿತು ಎಂದು ವರ್ಣಿಸಿದರೆ 
ಆಡಕ್ಕೆ 'ಭಾವೋದಯ'ವೆಂದೂ . . . ಹೆಸರು (ಕರಿಂ. 300). 
೩. ಒಂದು ಅಲಂಕಾರ ; ಹೊಸದಾಗಿ ಹುಟ್ಟುವ ಒದು ಭಾವವು 
ರಸಕ್ಕಾಗಲಿ, ಭಾವಕ್ಕಾಗಲಿ ಅಂಗವಾಗುವುದು ; ಒಂದು ರಸಕ್ಕಾ 
ದೊಡಂ 'ಭಾವಕ್ಕಾದೊಡಂ ಭಾವೋದಯಮುಂಗಮಾಗೆಯದು ಭಾವೋ 
ದೆಯಾಲಂಕಾರಮೆನಿಪುದು (ಅಶ್ರತಿ, ೦೪೪-೨೦). [3] 
ಭಾವೋದ್ದೀಪನ (ನಾ). ಮನಸ್ಸಿನ ಭಾವನೆಗಳನ್ನೂ ಉಜ್ವಲಗೊಳಿಸು। 
ವುದು,- ತೀವ್ರಗೊಳಿಸಂವುದು : ಇಲ್ಲಿ "ಭಾವ" ವಸ್ತವವಾಗಿಯೂ 
ಲೋಕಭಾವದ ಅತಿಶಯದ ರೂಪವಲ್ಲದಿದ್ದ ಪಕ್ಷದಲ್ಲಿ ಅದಕ್ಕೆ ಹೈದಯಸ್ಮ 
ಭಾವೋದ್ಧೀಪನಶಕ್ತಿ ಬರಲು ಸಾಧ್ಯವಾಗುತ್ತಿರಲಿಲ್ಲ (ಸ ದಸ. ೬೪). 


[Fo] 
ಭಾವೋದ್ಭವ (ನಾ). ೧. 'ಮನಸ್ಸಿನಲ್ಲಿ ಹುಟ್ಟಿದವನು; ಮನಸಿಜ ; 
ಕಾಮ; ಮನ್ಮಥ: ನವಯೌವನದೊಳ್ಳುಣದೋಷವಿಚಾರಮನಿಂತು 


ಮಾಡಲೀಯದ ಭಾವೋದೃವನಿಂ ಪರವಶೆಯಾದೆಂ (ಉದುತೂ. ೬೫೩); 
ಕುಸುಮಾಸ್ಟ್ರಾವಳಿಯಿಂದೋಲೈಸಿದ ಭಾವೋದೃವನೀಗೆ ನಮಗೆ ಸುಖ 
ಸಂಪದಮಂ (ಮುದಶಿ 0-0); ಅವರ್ಗ್ಗಗ್ರಸೂನು ಛಾಮೋದ್ಧ ಸೈವಮೂರ್ತ್ತಿ 
ಸುಧಾಂಶುವಿಶದಕೀರ್ತೀ ಜಯಶ್ರೀದೇವಂ. , . ಸಗರಮಾರ್ತ್ತಣ್ಣ, ನ್ರಿಪಂ 
(aaa xx. 9-೦೪ ; 201), ೨. ತನ್ನ ಇಚ್ಛೆಯಿಂದಲೇ 
ಹುಟ್ಟಿರುವವನು ; ಸ್ವಯಂಭೂ ; ಬ್ರಹ್ಮ; ವಿಧಿ: ಮರಣಂ 
ಲಗ್ನಭವಂಗೆ ಸಂಭವಿಸುಗುಂ ಭಾವೋದೃವಂ ಕಾವೊಡಂ (೫4. ೬-೦೨), 
[೫ಂ.] 

ಭಾವೋದ್ದಿಗ್ನತೆ (ನಾ). ಮನಸ್ಸಿನ ಕಳವಳ; -ವ್ಯಾಕುಲತೆ : ಮಾಸ್ಲೋವ 
ಅವನ ಭಾವೋದ್ವಿಗ್ನತೆಯನ್ನು ಗಮನಿಸಿ, ಅವನನ್ನು ಗುರುತಿಸಿದಳು 
(ತನು. ೦೯೦). [ಸಂ, ಭಾವೋದ್ವಿಗ್ನತಾ] 

ಭಾವೋನ್ಮತ್ತ (ನಾ). ಭಾವನೆಯಲ್ಲಿ ಪರವಶನಾದವನು: ಕವಿ ಉನ್ಮತ್ತ! 
ಭಾವೋನ್ಮತ್ತ ! (ಅಕ. ೪೯-0೦). [ಸಂ.] 

ಭಾಮೋನ್ಸೇಷ (ನಾ). ಭಾವನೆಗಳು ಹೊರಹೊಮ್ಮುವಿಕೆ : ಮನುಷ್ಯ 
ಹೃದಯದಲ್ಲಿನ ಭಾವೋನ್ಮೇಷಗಳನ್ನು . , , ಅಂಗವಿನ್ಯಾಸ ಭಾವಾಭಿನಯ 
ಗಳ ಮೂಲಕ ತೋರ್ಪಡಿಸುವುದನ್ನು ಕಲಿತ (ಇರರ, ೫೯6) - [ಸಂ.) 

ಭಾವ್ಯ (ಗು)- ೧, ಜರುಗಲಿರುವ ; ನಡೆಯಲಿರುವ. ೨. ಯೋಚಿಸಲು 
ತಕ್ಕುದಾದ; ಊಹಿಸಲು ಯೋಗ್ಯವಾದ. (ನಾ). ೩- ಆಗತಕ್ಕುದು; 
ಆಗಬೇಕಾದುದು : ಸುಸ್ಮಿರಂ ಶ್ರೀವಿಭವಂ ಜೀವಕ್ಕೆ ಸಮನಿಕುಂ 
ಯದ್ಭಾವ್ಮಂ ತದೃವತಿಯೆಂಬ ನುಡಿಯುಳ್ಳುದಜಸಿಂ (ಶಾರ್ಶಶ- ೬). 
೪. ಸವಿಯಲ್ಪಡತಕ್ಕುದು ; ಆಸ್ವಾದ್ಯವಾದಂದು : ಭಾವಂ ಭಾವುಕ 
'ಭಾವ್ಯಂ ಕಾವ್ಯತತಿಯೊಳಗ್ಗಳೆ ನಿನ್ನಾ (ಶಂತ್ರಶು- 0-86) ; ರಾಮಾಯಣ 
ಕಾವ್ಯವು ಅಜರ ಅಮರ ಧರೆಯೊಳು ಬಹುಭಾವ್ಯವು! (ಗ್ರಾತರ್ಗ- ೩೪-೦೯) 
೫. [ಕಾವ್ಯಮಾ] ಪ್ರಹೇಳಿಕೆಗಳಲ್ಲಿ ಒಂದು ವಿಧ: ನುಸುಳೊರ್ಸುಡಿ 
ಭಾವ್ಯ [ಣಕಾ: ಮೆ] ಮನಕ್ಕೆಸೆವ ಸ್ಪಷ್ಟಾರ್ಥಮುಬಃವು ನಾಮಾಂತರಿತಂ 
ಕುಸುರಿಯ ನುಡಿಯೆಂಬಿವು ಭಾವಿಸೆ ಪೇಳಿಕೆಗಳೊಳೆ ಪೇಟ್ವಿ ಭೇದಮವಕ: 
(ಗತ. ೫೯೪). [8] 

ಭಾಷಣ (ನಾ). ೧. (ಸಭೆ ಮೊದಲುದ ಕಡೆಗಳಲ್ಲಿ) ಮಾತನಾಡು 


KS 


೬೭೪೫ 


10 


18 


೩5 


ಭಾಷಾಂತರಿಸು 


ವುದು; ಉಪನ್ಯಾಸ : ವೇದಿಕೆಯ ಮೇಲೆ ನಿತು ಭಾಷಣ ಮಾಡಲು 
ನನಗೆ ಸುಸಮಯ ಕೊಟ್ಟಿದ್ದಕ್ಕಾಗಿ pp ವಂದನೆಗಳನ್ನರ್ಪಿಸುತ್ತೇನೆ 
(ಉಯಳ. 93); ಶ್ರೀ ಯವರನ್ನು ಸ್ಮರಿಸಿಕೊಂಡಾಗ ಭಾಷಣದ 
ಸ್ವರೂಪ , , , ಬೋಧೆಯಾಗಿ, ನನ್ನ ಸಂದೇಹ ಶಿಥಿಲವಾಗುತ್ತದೆ (ಕ೩೫೫- 
೫1೫, ರೀತ). ೨, ಮಾತು; ಉಕ್ತಿ; ಸಲ್ಲುಪ ; ಸಂಭಾಷಣೆ: 
“ಮಿಥಃ, ಭಾಷಣಂ_ಪ್ರೀತಿಯಿಂದ ಅನ್ಯೋನ್ಯವಾಗಿ ಮಾತಾಡುವುದಕ್ಕೆ 
ಹೆಸರು” (ಸಣಂತಿ: ೩). [ಹಂ.] 

ಭಾಷಣಕಲೆ (ನಾ). (ಸಭೆ ಮುಂತಾದ ಕಡೆಗಳಲ್ಲಿ) ಮಾತನಾಡುವ 
ಜಾಣ್ಮೆ, .. ಚಾತುರ್ಯ ; ಬಾಷಣಕಲೆ ಎಲ್ಲ  ಭಾಷಣಕಾರರಿಗೂ 
ಸಿದ್ಧಿಸಿರುವುದಿಲ್ಲ (ರೂಂ). ಸಂ. ಭಾಷಣಕಲ್ಲಾ] 

ಭಾಷಣಕಾರ (ನಾ). ಭಾಷಣ ಮಾಡುವವನು; ಉಪನ್ಮಾಸಕ ; 
ಸಭಾಂಗಣದ ಮಧ್ಯೆ ಭಾಷಣಕಾರರಿಗಾಗಿ ತೋಳುಳ್ಳ ಕುರ್ಚಿಯೊಂದನ್ನಿರಿಸ 
ಲಾಗಿತ್ತು (ಕಜ. ೩೪4) ; ಅವನು ಭಾಷಣಕಾರರಂತೆ ಒಂದೇ ರಾಗದಲ್ಲಿ 
ಬೇಸರ ಬರುವಂತೆ ಹೇಳುತ್ತಿದ್ದಾಗ (ಗಾರರು, 63). [ಸಂ.] 

ಭಾಷಾಂಗ (ನಾ). [ಸಂಗೀತ] ರಾಗಗಳಲ್ಲಿ ಒಂದು ಪ್ರಭೇದ : 
ಲಿಂಗವ ಸೋಂಕಿದ ಮನಕ್ಕೆ ಲಿಂಗಾಭಿಮಾನವಾವುದೆಂದಡೆ ಶೇಷನ ಅವಸಾನ 
ದಂತಿರಬೇಕು ತ್ರಾಸಿನ ವಾಸದ ಭಾಷಾಂಗದಂತಿರಬೇಕು (ನೋವು. 
೦೮6-೬೦೫) ; ಸರಸಭಾಷಾಂಗಕ್ರಿಯಾ:ಗೋತ್ಕರದ ನಾಟಕ ಗದ್ಯ ಪದ್ಯ ವಿಸರ 
ಮಧುರಗೀತೋಕ್ತಿಯಿಂ ಸಿನಿಯಾಳಚರಿತೆಯನೊರೆದೊರೆದು. 
ವಿರಚಿಪರು ಭಕ್ತಸಭಾಂತರಂಗಳೊಳು (ಸಕೃ. 38-30) ; ಭಾಷಾಂಗರಾಗ -. 
ಜನಕರಾಗಗಳಲ್ಲಿಲ್ಲದ ಅನ್ಯಸ್ವರಗಳನ್ನು ತಮ್ಮ ಆರೋಹಣದಲ್ಲಾಗಲೀ, 
ಅವರೋಹಣದಲ್ಲಾಗಲೀ ಅಥವಾ ವಿಶೇಷ ಪ್ರಯೋಗಗಳಿಲ್ಲಾಗಲಿ 
ಹೊಂದುವ ರಾಗಗಳು (ಸರೀತೂ. ೬ )- [ಸಂ.] 

ಭಾಷಾಂಗಕಾಪಿ (ನಾ). [ಸಂಗೀತ ಒಂದು ರಾಗದ ಹೆಸರು: 
ಕರ್ನಾಟಕಸಂಗೀತದ ಲಕ್ಷದಲ್ಲಿ ಮೂರು ಬಗೆಯ ಕಾಪಿರಾಗಗಳಿವೆ . , , 
ಮೂರನೆಯದು ಭಾಷಾಂಗಕುಪಿರಾಗ (16೧4: 30). 

[ಭಾಷಾಂಗ - ಕಾಪಿ] 

ಭಾಷಾಂಗಿ (ನು). [ಸಂಗೀತ] ಒಂದು ಶ್ರುತಿಯ ಹೆಸರು ; ಧೈವತದ 
ಎರಡನೆಯ ಶ್ರುತಿ: ಸ್ವರದಿಂ ಶ್ರುತಿ ಸಮುತ್ಪತ್ತಿ . . . ಭಾಷಾಂಗಿ 
ವರ್ತಕಿ ಸಂಪೂರ್ಣಿಯೆಂಬ ಮೂಜು ಶ್ರುತಿಗಳೇ ಧೈವತಸ್ಯರ 
ದಿಂದುದೃವಿಸಿದವು (ಏವ. ೦೮). [ಸಂ. ಭಾಷಾಂಗೀ] 

ಭಾಷಾಂತರ (ನಾ).೧.ಭಾಷೆಗಳ ನಡುವಿನ ಅಂತರ... ವ್ಯತ್ಯಾಸ; ಉಭಯ 
ಭಾಷಾಂತರವ ತೆಣದು ಪ್ರಸಿದ್ಧ ದಿಂದಭನವನಿಘಂಟನಭಿನವಮಂಗನುಸಿರ್ದನು 
(ಹಣ: ೨-3), ೨. ಬೇರೆ. ಭಾಷೆ ; ಪರಭಾಷೆ; ಅನ್ಮಭಾವೆ. 
೩. ಒಂದು ಭಾಷೆಯಲ್ಲಿರುವುದನ್ನು ಬೇರೆಭಾಷೆಗೆ ಮಾಡುವ 
ತರ್ಜುಮೆ, -ಅನುವಾದ : ದುರ್ಗೇಶನಂದಿನಿಯು 'ಐವನ್‌ಹೋ' ವಿನ 
ಭಾಷಾಂತರಮೆದಾಗಲಿ ಭಾವಾಂತರವೆಂದಾಗಲಿ ಯಾರೂ ಹೇಳುವಂತಿಲ್ಲ 
(೨08. ೨೫). ೪. ಬೇರೆಯ ಶಬ್ದ ; ಪ್ರತಿಶಬ್ದ : ಭಾರತದೊಳ್ಳಿನ 
ನುಡಿಯಂ ಚಾರು ಸುದೇಶೀಯವೆಂಬ ಭಾಷಾಂತರಮಂ ಸೂರಿಜನ ಮೆಚ್ಚಿ 
ಪೇಳ್ವೆಂ (ಕಾರು, ೨). 

ಭಾಷಾಂತರ ಮಾಡು - ಬೇರೆ ಭಾಷೆಗೆ ತರ್ಜುಮೆ ಮಾಡು, 
ಅನುವಾದ ಮಾಡು: ಗುರುಗಳು ಪಂಚಿತಂತ್ರದೊಳಗಿನದೊಂದ್ಲು ಕಥೆ 
ಯನ್ನು ಭಾಷಾಂತರ ಮಾಡಲಿಕ್ಕೆ ಕೊಟ್ಟಿದ್ದಾರೆ. (ಮೂಂಟು. ೪-೦೩೨). 
[ಸಂ.] 

ಭಾಷಾಂತರಿಸು (ಕ್ರಿ). ಬೇರೆಭಾಷೆಗೆ ಪರಿವರ್ತಿಸು, - ಅನುವಾದ 

ಮಾಡು: ಅವರು ಇಂಗ್ಲಿಷಿನ ಕೆಲವು ಕವನಗಳನ್ನು ಭಾಷಂಂತರಿಸಿದ್ದಾರೆ. 


ಭಾಷಾಧೀಶ 


(ಗನಸರೋ- ೦೦) ; ನಕಾಶಗಳ ಸಹಾಯದಿಂದ ಅವರು ಹಲವು ಹಳೆಯ 
ಲೇಖನಗಳನ್ನು ಭಾಷಾಂತರಿಸಿದರು (ರತ್ಮಗೋ.- ೨೦). 
[ಭಾಷಾಂತರ 4 -- ಇಸ್ಯು] 

ಭಾಷಾಧೀಶ (ನಾ). ಸರಸ್ವತಿಯ ಗಂಡ ; ಬ್ರಹ್ಮ: ಶ್ರೀಶ ಭಾಷಾ 
ಧೀಶರುಂ ... ದೇವೇಶಮುಖ್ಯಾಧೀಶರುಂ. ನೆನೆದೋಲಯಿಸುತಿರಲು 
(ಏಸಫ್ರ, 39. [ಸಂ,] 

ಭಾಷಾಪತ್ರ (ನಾ). ಪ್ರತಿಜ್ಞೆಮಾಡಿದುದನ್ನು ನಡಸಿಕೊಡುವುದಾಗಿ 
ಬರೆದುಕೊಟ್ಟ ಪತ್ರ; ಪ್ರತಿಜ್ಞಾಪತ್ರ : ಮಜ್ಜನಕ್ಕೆಆವುದು ಲಿಂಗ 
ಅದು ಲಿಂಗಃರಸ್ಕಲದ ದಿಬ್ಯ ಗುರುವಚನ ಭಾಷಾಪತ್ರ ಶಿವೇರದಲ್ಲಿ 
(ನ: ೬೪೪) ; ಈ ಅರ್ಕದ ಆತನ ಸ್ವಹಸ್ತಾಕ್ಷರದ ಭಾಷಾಪತ್ರಕ್ಕೆ . . . 
ಕಯ್ದರೆಹದ ಸುಕ್ಷ್ಯಗಳನ್ನೂ . . . ತೋರುವವನಾಗು 

[ಸಂ. 

ಭಾಷಾಪತ್ರಿಕೆ (ನಾ). - ಭಾಷಾಪತ್ರ : ಮೊದಲು ಕೊಡಗಿನ ಮಹಾ 
ರಾಜರ ಕಡೆಯಿಂದ ಮಿತ್ರತ್ವವಾಂಛಲ್ಯವಿಟ್ಟು ಶಾಶ್ವತವಾಗಿ ನಡದು 
ಬರಬೇಕು ಎಂಬುದಾಗಿ ಭಾಷಾಪತ್ರಿಕೆ ಬರೆಸಿ (ರಾಶೇಂದ್ರ- 69), 

[ಸಂ, ಭಾಷಾಪತ್ರಿಕಾ] 

ಭಾಷಾಪರ್ಯಾಪ್ತಿ (ನು). [ಜೈನ] ಆರುಬಗೆಯ್ರ ಪರ್ಯಾಪ್ತಿಗಳಲ್ಲಿ 
ಒಂದು ; ವಚನರೂಪವನ್ನುಂಟು ಮಾಡಲು ಕಾರಣವಾದ ಜೀವನ 
ಪರಿಪೂರ್ಣತೆ; p ಸ್ವರವೆಂಬ ಕರ್ಮದ ಉದಯದಿಂದ ಭಾಷಾ 
ವರ್ಗಣಾರೂಪವಾದ ಪುದ್ಕಲಸ್ಕಂಧಗಳಿಗೆ ಸತ್ಯ, ಅಸತ್ಯ. 
ಉಭಯ, ಅನುಭಯ ಎಂಬ ಭಾಷಾರೂಪವಾದ ಪರಿಣಾಮದ 
ಶಕ್ತಿಯ ನಿಷ್ಪತ್ತಿ; ಯದುದಯಾದಾಹಾರಾದಿ ಪರ್ಯಾಪ್ತ ನಿವೃತ್ತಿ 
ಸತ್ಸರ್ಯಾಪ್ತಿನಾಮ ತತ್‌ ಷಡ್ವಿಧಮಾಹಾರಪರ್ಯಾಪ್ಟಿನಾಮ . , . 
ಭಾಷಾಪರ್ಯಾಪ್ಟಿನಾಮ ಮನಃಪರ್ಯಾಪ್ತಿನಾಮ ಚೇತಿ (ಗೊತ್ಮುಶಾ. ೬-೨). 
'ಪರ್ಯಾಪ್ತಿ' ಪರಾ. ೫.) 

ಭಾಷಾಪ್ರೌಢಿ (ನಾ). ಭಾಷೆಯಲ್ಲಿಯ ಪಾಂಡಿತ್ಯ, - ವಿಶೇಷಜ್ಞಾನ, 
— ಪಾರಂಗತತ್ವ ; ಅವುಗಳ ವರ್ಣನೆಯಲ್ಲಿ ಭಾಷಾಪ್ರೌಢಿಯೂ, 
ಕಾವ್ಯಮಯವಿವೇಚನೆಯೂ . . . ಏರಿತು (ಣಜ: ೪): [ಸಂ.] 

ಭಾಷಾಮರ್ಯಾದೆ (ನಾ): ಭಾಷೆಯ ರೀತಿ.- ಸ್ಥಿತಿ: ಪ್ರಥಮಾ 
ವಿಭಕ್ತಿಗೆ ಪ್ರತ್ಯಯ ಹೇಳಿರುವುದು ಕೇವಲ ಸಂಸ್ಕೃತ ಭಾಷಾಮರ್ಯಾದೆ 
ಯನ್ನು ಅನುಸರಿಸಿ (ಗ್ರಾಂಪಿ. ೨೦೭). [ಸಂ. ಭಾಷಾಮರ್ಯಾದಾ] 

ಭಾಷಾರೂಢಿ (ನಾ). ಭಾಷೆಯ ಬಳಕೆ, - ಪ್ರಯೋಗ: ಇವುಗಳ 
ಪ್ರಯೋಗವು ತೊಡಕಾಗಿರುವುದರಿಂದ ಭಾಷಾರೂಢಿಯನ್ನು ನೋಡಿ 
ತಿಳಿದುಕೊಳ್ಳಬೇಕು (ಹ್ಕನು. ೫೦). [ಸಂ.7 

ಭಾಷಾವಿಜ್ಞಾನ (ನಾ). ಭಾಷೆಯ ಉತ್ಪತ್ತಿ, ಬೆಳವಣಿಗೆ ಮೊದಲಾದ 
ವಿಷಯಗಳಿಗೆ ಸಂಬಂಧಪಟ್ಟ ಶಾಸ್ತ್ರ; ಭಾಷಾಶಾಸ್ತ್ರ: ಭಾಷು 
ವಿಜ್ಞಾನಕ್ಕೆ ಸಂಬಧಿಸಿದ ಲೇಖನಗಳು €ನ್ನಡಪತ್ರಿಕೆಗಳಲ್ಲಿ ಆಗಾಗ್ಗೆ ಬೆಳಕು 
ಕಾಣುತ್ತಿದ್ದರೂ ಈವರೆಗೆ ಪ್ರಕಟವಾಗಿರುವ ಗ್ರಂಥಗಳು ಕೇವಲ ಮೂರೇ 
ಮೂರು (ರಾಣಿ. 1೪, ಮುತ್ಮುರಿ)- [ಸಂ.] 

ಭಾಷಾವಿಜ್ಞಾನಿ (ನಾ)- ಭಾಷಾವಿಜ್ಞಾನವನ್ನು ಬಲ್ಲವನು ; ಭಾಷಾ 
ಶಾಸ್ತ್ರಪಂಡಿತ : ಕನ್ನಡದಲ್ಲಿ ಭಾಷಾವಿಜ್ಞಾನಿಗಳು ಪ್ರಥಮಾವಿಭಕ್ತಿಯಿಲ್ಲ 
ವೆನ್ನಲು ಕೊಡುವ ಕಾರಣಗಳನ್ನು ಕೆಳಗಿನಂತೆ ಸಂಕ್ಷೇಪಿಸಬಹುದು 
(ota: 33)- [೫ಂ. ಭಾಷಾವಿಜ್ಞಾನಿನ್‌] 

ಭಾಷಾವಿದ (ನಾ). ಭಾಷೆಯನ್ನು ಬಲ್ಲವನಂ ; ಭಾಷೆಯಲ್ಲಿ ಪಾಂಡಿತ್ಯ 
ವುಳ್ಳವನು ; ದೋಷುಗಳಿಂತು ಮಿಗೆ ಸಂಶ್ಲೇಷದೊಳಾದಂದು ಸಂಲವಿದ್ವ 
ತ್ರೃಭೆಯೊಳ್‌ ದೂಷಿಸುಗುಂ ಕೃತಿವಧುವಂ ಛಾಷಾವಿದರ್‌ (ಕಂಕಾ ೦ ೦೦೦); 


(ಬಿರುಗಂ- ೩೬-೦). 


೬೭೪೬ 


ಭಾಷೆ 


ಭಾಷಾವಿದರ್ಶವಿತ್ವ ವಿಶೇಷಜ್ಞರ್ನಿಕಷರಪ್ಪೊಡಪ್ಟೆದು ಸಭೆಯೊಳ್‌ (ಉಂಪು. 
0-30) ; ಇಂಥ ಸಂದರ್ಭಗಳಲ್ಲಿ ಮೂಲಗ್ರಂಥಗಳ ಭಾವವು ದೇಶಭಾನ 
ಗಳಲ್ಲಿ ಹೇಗೆ ವ್ಯಕ್ತವಾಗಿದೆಯೆಂಬುದನ್ನು ಭಾಷುವಿದರು. ತುಲನಾತ್ಮಕ 
ದೃಷ್ಟಿಯಿಂದ ಅರಿಯಬೇಕು (ಕತುಶಾಂ. 006), [ಸೆಂ. ಭಾಷಾವಿದ್‌] 
ಭಾಷಾಶಾಸ್ತ್ರ (ನಾ). ಎ ಭಾಷಾವಿಜ್ಞಾನ: ಅಲ್ಲಿಂದ ಮುಂದೆ . ., 
ಅವರೇ ಭಾಷಾಶಾಸ್ತ್ರವನ್ನು ಬೋಧಿಸಿದರು ( ಗ್ರಾಪಂ, ಸ ಮುನ್ನುಂ); 
ಸ್ವರೂಪನಿಷ್ಟತ್ತಿಯನ್ನು ಸಾಹಜಿಕವಾಗಿ ವಿವೇಚಿಸುವ ಭುಷಾಶಾಸ್ತ್ರದಲ್ಲಿಯೂ 
ವಿಭಕ್ರಿಗಳ ವಿವರಣವು ಅನಿವಾರ್ಯವಾಗುತ್ತದೆ (ಸಂಕೋರ. ೩6). [ಸಂ.] 
ಭಾಷಾಸುಸ್ಯರಣ (ನಾ). ಭಾಷೆಯಲ್ಲಿರುವ ತಪ್ಪುಗಳನ್ನು ತಿದ್ದಿ ಶುದ್ಧಿ 


ಗೊಳಿಸುವಿಕೆ ; ಭಾಷೆಯ ಪರಿಷ್ಕಾರ : ಭಾಷಾಸಂಸ್ಕರಣಪ್ರಮಾಣ 
ನಯವಿಕ್ಷೇಪರ್‌  ಜಿನೇಂದ್ರಾಗಮಾಶೀಷಜ್ಞರ್‌ ನಿರಷಜ್ಞರಪ್ಪುದುಚಿತಂ 
ವಿದ್ವತ್ನಭಾಮಧ್ಯದೊಳ್‌ (ಸುಳುತೂ. ೧-೪೭): [ಸಂ.] 


ಭಾಷಾಸಮಿತಿ (ನಾ). [ಜೈನ] ಸಾಧುಗಳು ಆಚರಿಸಬೇಕಾದ ಐದು 
ಸಮಿತಿಗಳಲ್ಲಿ ಒಂದು; p "ದೂಷಿತ ಭಾಷೆಯನ್ನು ಪರಿತ್ಯಜಿಸಿ 
ಸದಾ ಸತ್ಯಪ್ರಿಯಕಲ್ಯಾಣಕಾರಿಯಾದ ವಾಣಿಯನ್ನೇ ಉಪಯೋ 
ಗಿಸಬೇಕೆಂಬ ಪ್ರತಿಜ್ಞೆ; ದುರ್ಭಾಷಣ ರಹಿತನಾಗಿರುವುದು" 
(ಸೈಕೋ. ೦೯೪); ಕರ್ಮಕ್ಷಯನಿಮಿತ್ತಂ ಆನರ್ಥಕ ಬಹುಪ್ರಲಾಪವಿರಹಿ 
ತಮುಂ ಸ್ಪುಟಾರ್ಥಮುಂ ವ್ಯಕ್ತಾಕ್ಷರಮುಮಾಗಿ ಮಾತ್ಸರ್ಯಾನೃತಭ್ರಾಂತಿ 
ರಷಾಯೋಪಸಾಸ್ಯಾಸಭ್ಯನಿಷ್ಕುರಧರ್ಮವಿರೊ;ಧೀ ದೇಶಕುಲವಿರೋಧ ತಿ 
ಸಂಸ್ತವಾದಿ ವಾಗ್ದೋಪವಿರಹಿತಮಷ್ಟ ನುಡಿ ಭಾಷಾಸಮಿತಿ (4 ಖೇ 
858); ನಿರ್ಗಂಥಸಂಪ್ರದಾಯದಲ್ಲಿ ಭಾಷಾನಮಿತಿಗೆ ಬಹಳ ಮಹತ್ತ್ವದ 
ಸ್ಥಾನವಿದೆ (ಕ: ೫). `ಪಂಚಸಮಿತಿ' ಪರಾ. [ಸ] 

ಭಾಷಿಕ (ಗು). ೧. ಭಾಷೆಗೆ ಸಂಬಂಧಿಸಿದ. (ನಾ). ಪಿ. ಮಾತನಾಡು 
ವವನು; ಹೇಳುವವನು : ಭಾಷೆಯೊಳಗಿನ ಪದಗಳಿಗೆ ಪ್ರಾಪ್ತವಾದ 
ಅರ್ಥ-ಭಾವಗಳಿಂದ ಆಯಾ ಭಾಷಿಕರ ಮನಸ್ಸಿನ ಸಂಸ್ಕಾರ. ಸಂಸ್ಕೃತಿಯು 
ವ್ಯಕ್ತವಾಗುತ್ತಿರುತ್ತದೆ. (ಕರರ ೦೫) - [ಸಂ.] 

ಭಾಷಿತ (ನಾ). ೧. ಹೇಳಲ್ಪಟ್ಟುದ್ದು; ಮಾತು ; ವಚನ : “ಉಕ್ತಂ, 
ಭಾಷಿತಂ, ಉದಿತಂ . . . ಲಪಿತಂ _ ೭. ಹೇಳಲ್ಬಟ್ಟದ್ದು, ನುಡಿಯಲ್ಪ. 
ಟ್ವದ್ದು” (ಸರ್ಕಾ: 433) ; ತಜ್ಜಿನಭಾಷಿತಮಾತ್ಮಚಿತ್ತಮಂ ಭೇದಿಸಿದಂತೆ 
ಲೋಕಪತಿಗಿಟ್ಟಿಂ . . . ಹರಿ ಶಾಂತಿನಾಮಮಂ ( ಕಾಂತಿಪು. ೦-೬೯); 
ತದೀಯ ಪರುಷಭಾನಿತಂ ತನಗೆ ಕರ್ಣಶೂಲಮಾಗೆ ... ನೀಡುಂ 

ೋಡುತ್ತುಮಿರೆ (812. 4-09 2). ಶಿ. ಭಾಷೆ: “ಬ್ರಾಹ್ಮೀ, 

ಭಾರತೀ, ಭಾಷಾ . . . ಭಾಷಿತಂ, ವಚನಂ, ವಚಃ - ೧೩ ಮಾತಿನ 
ಹೆಸರುಗಳು, ಅಂದರೆ ನುಡಿಯ ಹೆಸರು” (ಸಿಉಂತಿ: ೪). [ ಸಂ. 7 

ಭಾಷಿಸು (ಕ್ರಿ), ಮಾತನಾಡು; ನುಡಿ ; ಹೇಳು ; ತಾ ಮುಸುಡನೆತ್ತೀಗ 
ಭಾಷಿಸನೋ (ಫು, 6೭-೦೦). [ಭಾಷಣ 4 --ಇಸ್ಫು]. 

ಭಾಷೆ (ನಾ), ೧. ಮಾತು ; ನುಡಿ; ಜನರು ತಮ್ಮ ಅಭಿಪ್ರುಯವನ್ನು 
ಇತರರಿಗೆ ತಿಳಿಸಲು ಉಪಯೋಗಿಸುವ ಸಾಧನ: ಪದಪ್ರಯೋಗ : 
ತಿಳಿದವನ ಮತಿವಿದನ ಭಾಷಾವಳಿ ಲಿಪಿಜ್ಞನ ಸಾಕ್ಷರನೆ , . . ಸುಃರದುಷ್ಕರ 
ತಿಳಿವ ಹೃದಯನ ಸಂಧಿವಿಗ್ರಹರೆನಿಸಬೇಕೆಂದ (ಕುಷ್ಠಾಉ- 4-6) ; ಭಾವೆ 
ಯಲ್ಲಿರುವ ಪದಗಳು ಹಲವು ; ವರ್ಣಗಳು ಕೆಲವು (ಕುರ್ಕಶು. ೦೦); ಅಕ್ಷರ 
ರೂಪದಿಂದ ಅಭಿವ್ಯಕ್ತವಾದ ಮನೋಭಾವನೆಯೇ ಭಾಷೆ (ಸಂಕೋರ- 0). 
ವಿ. ಕನ್ನಡ, ತಮಿಳು, ಸಂಸ್ಕೃತ ಮೊದಲಾದ ಬೇರೆಬೇರೆಯ 
ಮಾತು... ವಾಜ್ಮಯ : ಸಂಸ್ಕೃತಂ ಪ್ರಾಕೃತಂ ಅಪಭ್ರಂಶಿಕಂ ಪೈಶಾಚಿಕ 
ಮೆಂಬ ಮೂಜುವರೆ ಭಾಷೆಗಳೊಳ್‌ ಪುಟ್ಟುವ ದ್ರವಿಡಾಂಧ್ರ ಕರ್ಣಾಟಕಾದಿ 
ಷೆಟ್ಟಿಂಚಾಶತ್‌ ಸರ್ವವಿಷಯಭಂಷಾಜಾತಿಗಳಕ್ಕುಂ (ರಂರೋಂದು. ೦-೪೬ 2); 


ಭಾಷೆ 


ಕನ್ನಡದೊಳ್‌ ಕನ್ನಡ ಭಾಷೆಯಲ್ಲಿ (ಕಮರ. ೪. ಬಳು: ೩. ವಿದ್ಯಾಭಿ 
ಮಾನಿಯಾದ ದೇವತೆ; ಸರಸ್ತ ತಿ; ವಾಣಿ: “ವಾಕ್‌(ಗ್‌), ವಾಣಿ, 
ಭಾರತೀ, ಭಂಷಾ. . -ಸರಸ್ವತೀ_ಈ ೮ ಸರಸ್ವತಿಯ ಪೆಸರ್‌” (ತರಾಯು- 
೩-೮); ಶ್ರುತದೇವಿ ವಾಣಿ ವಾಗ್ಳಾರತಿ ವಚನಂ ಭಾಷೆ ಮುಚಿ ಗೀರ್‌ ಬ್ರಾಹ್ಮ 
ಸರಸ್ವತಿ ವರದೆಯಾಗಿ , . . ತಿರ್ದುಗೆ ದಯೆಯಿಂ (ನಸ್ತುಕೋ- ೨-೭); 
ದೂಷಿಸಿದೊಡು ವೀರಭದ್ರನು ಪೂಷನೆಂಬನ ಹಲ್ಲನುದುರ್ಚನೆ ಭಾಷೆ 
ಮುಖಕೆಯಿತಂದಡಾಕೆಯ ನಾಸಿಕವನರಿದ (೧೩. ೫-೩೨). ೪. ಆಣೆ; 
ಶಪಥ ; ಪ್ರತಿಜ್ಞೆ: ಹಣ ಬಂಗಾರವಸ್ತ್ರ ಕಪ್ಪಡ ಬಟ್ಟೆಯಲ್ಲಿ ನೆಟ್ಟನೆ 
ಬಿದ್ದಿರಲು ಕಂಡು ಕಾತರಿಸಿ ಕೈಮುಟ್ಟಿ ಎತ್ತದ ಭಾಷೆ (ಆನ. ೨೦-೩೨); 
ವಿಪ್ರರ ಕರಸಿ ವೈದಿಕದಿಂದ ರಚಿಸಿದರಗ್ನಿಯನು ಮಾಡಿದರು ಭಾಷೆಗಳ 
(ಉಕ್ತ, ೨-೬); ಐರಾವಣನು ಕಂಟಕವೆತ್ತಿ ಬಂದರೆ ತನ್ನ ನೆನೆಯೆಂದಿತ್ತ 
ಭಾಷೆಯ ನೆನಹು ಬಂದುದನಟ್‌ತು ಚಿಂತಿಸಿದ (33803. ೩೯-೨೦); 
ತಿಂಗಳಾರಕೆ ಮರಳಿ ಬಹೆನೆಂಬ ಭಾಷೆಯಂ ಭಾವಿಸ.ತ್ತೆ ಭಾಮಿನಿ 
ಸಮಾಧಾನಬುದ್ಧಿಯಿಂ. ೬ * ನಡೆದಳ್‌ ಶಿಬಿರದೆಡೆಗೆ (ತತ್ರಾಂಗ- ೩೬-೦೫೩೩)- 
೫. [ಜೈನ] ಪಾರಿಪ್ರಾಜ್ಯಲಕ್ಷಣಗಳನ್ನು ತಿಳಿಸುವ ಇಪ್ಪತ್ತೇಳು 
ಸೂತ್ರಪದಗಳಲ್ಲಿ ಒಂದು : ಭಾಷೆಯೆಂಬುದು ಪರಮಭಾಷಾಸುಂದರ 
ವದನಾರವಿಂದನಪ್ಪ ಜಿನಪತಿಯನಾರಾಧಿಸಿ ವಾಕ್‌ಸಮಿತಿಯಿಂ ತಪದೊಳ್‌ 
ನೆಗಬಕ್ಕೊಡೆ ದಿವ್ಕಾದಿ ಭೂಷಿಗಳು ಪಡೆಗುಂ (ಕಾಫ. ೨೩)- 

ಭಾಪಾ ಚತುರ್ಭುಜ. ನಾಲ್ಕುಭಾಷೆಗಳಲ್ಲಿ ಪಾರಂಗತನಾದವನು: 
ಒಂದು ಬಿರುದು: ದಣ್ಮನಾಯಕಸಿಖಾಮಣಿ ಭಾಷಾ ಚತುರ್ಭುಜಂ 
ಸುಜನಮಖರಧ್ವಜಂ [ಕಾ]ನ್ನಾಕಾನ್ರೇಯಂ . . , ಶ್ರೀಮದ್ದಣ್ಣನಾಯಕ 
ದಾಮಪಯಂ ಉಚಂಗಿ ಮೂವತ್ತುಮನಾಲುತ್ತಮಿಟ್ಟು (ave 71, 
೫೬೦-೩೫: 1070). ಭಾಷಾವಾರು ಭಾಷೆಗೆ ಅನುಸಾರವಾದ ; ಭಾಷೆ 
ಯನ್ನು ಆಧಾರವಾಗಿ ಪರಿಗಣಿಸಿದ : ನಾವು ಈಗ ತಾನೆ ಭಾಷಾವಾರು 
ಪ್ರುಂತರಚನೆಯ ಫಲವಾಗಿ ವಿಶಾಲಮೈಸೂರುಪ್ರಾಂತವನ್ನು ಗಳಿಸಿಕೊಂಡಿ 
ದ್ವೇವೆ (ಗೃತಏ- 111, ಮುನ್ನುಡಿ)" ಭಾಷೆಗಳನೊದಗಿಸು - ಪ್ರತಿಜ್ಞೆಗಳನ್ನು 
ಪೂರ್ಣಗೊಳಿಸು ; ಶಪಥಗಳನ್ನು ನೆರವೇರಿಸಂ : ಛಾಷೆಗಳನೊದಗಿಸ 
ಲಸಮಭಕ್ತಿಯನು ವೇದಿಸಲು , , , ಈ ಮಣಿಹವಾಗಿಳೆಗೆ ಬಂದ ಮಹಾ 
ಮಹಿಮ ಹರಮೂರ್ತಿ. : . ಮಾಚೆಯ್ಯ (ತ್ಯ. ೩೬-೪೨). ಭಾಷೆಗೆ 
ತಪ್ಪ” ಆಡಿದ ಮಾತನ್ನು ನಡೆಸದಿರು ; ಕೊಟ್ಟಿ ಮಾತಿಗೆ ತಪ್ಪು: 
ಅವರ ಎಂದೂ ಭಾಷೆಗೆ ತಪ್ಪುವವರಲ್ಲ (ಕೂ ಭಾಷೆಗೆ ತಪ್ಪುವ 
ಕಾಯರ ಗಂಡ. ವಚನಭ್ರಷ್ಟರಾದ ರಾಜರನ್ನು ದಂಡಿಸಂವವನು ; 
ಒಂದಂ ಬಿರುದು : ಶ್ರೀಮನ್ಮಹಾಮಂಡಲೇಶ್ವರಂ ಅರಿರಾಯವಿಭಾಡ 
[ಭಾಷೆಗೆ ತಪ್ಪುವ ರಾಯರ ಗಂಡ ಶ್ರೀ ವೀರಬುಕಂಣವೊಡೆಯರ ರಾಜ್ಯಾ| 
[ಭ್ಯು)ದಯದಲೂ (3994. 22-11, ೪0೫-4; 1957): ಭಾವೆಗೆ ತಪ್ಪುವ 
ರಾಯರ ಗಂಡಃ ರೋಷಕೃದರ್ಥಿಷುಯೋ ರಣಚಂಡಃ (ಎಕ vir, 
ವನೂ: 0-೩೩; 1513). ಭಾಷೆ ಮುಟ್ಟಿಸು- ಪ್ರತಿಜ್ಞೆಯನ್ನು ನೆರವೇರಿಸಂ ; 
ವಾಗ್ದಾನವನ್ನು ನಡೆಸಂ : ಅವನು ಭಾಷೆ ಮುಟ್ಟಿಸಿ ಎಲ್ಲರಿಂದಲೂ 
ಭಲು ಎನ್ನಿಸಿಕೊಂಡ (ಕೂತ). ಭಾಷೆಯಂ ಕೊಡು ಮಾತು ಕೊಡು; 
ವಚನ ನೀಡು ; ಭಂಷೆಯಂ ಕೊಟ್ಟು ತಪ್ಪುವನಲ್ಲ ನೀನಾ ವಿಶೇಷಮಂ 
ಕಂಡು ಬಲ್ಲೆವು (4ಬ. ೨-೬೦). ಭಾಷೆಯಂ ನೀಗುಎ.ಪ್ರತಿಡ್ಲೇ ಯನ್ನು 
ಕಳೆ; ಶಪಥಕ್ಕೆ ಭಂಗವನ್ನು ತರು; ಮಾತಿಗೆ ತಪ್ಪ: ಉದರ 
ನಿಮಿತ್ತಕೆ ಭಾಷೆಯಂ ನೀಗಿ (0ಸತ್ಯ. ೩೯-೦೬). ಭಾಷೆಯಂ ಪ್ರತಿಪಾಲಿಸು... 
ಕೊಟ್ಟ ಮಾತಿನಂತೆ ನಡೆ; ಕೊಟ್ಟ ಮಾತನ್ನು ನಡೆಸು : ಜಿನಸಮಯ್ಯ 
'ದುರುಶಿರವನಂವೆನು ಭಾಷೆಯಂ ಪ್ರತಿಪಾಲಿಸುವೆನು (04ಕ. ೫೯-೦೬). 
ಭಾಷೆಯಂ ಸಲಿಸು- ಕೊಟ್ಟ ತ್ರಿ ಮಾತನ್ನು ಉಳಿಸು; ಶಪಥವನ್ನು 


೬೭೪೭ 


ನಡೆಸು.- ಪೂರ್ಣಗೊಳಿಸು : 
ತದ್ರೋಹಿಯನಪಹರಿಸಿ 


ನಿನ್ನ ಅಂದಿನ ಭಾಷೆಯಂ ಸಲಿಸಿನ್ನು 

ನನ್ನಿಯಂ ಮೆಟಕಿ (ಬ. ೩೦-೭).- 
ಭಾಷೆಯನುಳಿ ಭಾಷೆಗೆ ತಪ್ಪು : ನಾಂ ಬೇಡೆಂದು ನಿಲಿಸಲು ಮದಿಸಿ 
ಭಾಷೆಯನುಳಿದು ಕೈದುವನೆನ್ನ ಮೇಲುರ್ಚಿ ಗದಜದನ ತಲೆಯಂ ಪಜದು 
ಹಾಯ್ಕಿದೆನು (ಬಸಪು- ೨6-೪೩)- ಭಂಷೆಯನೊದವಿಸು ೭ ಭಾಷೆಯಂ 
ಕೊಡು: ಎನ್ನ ಸ್ವಾಮಿ ಸಂಗಯ್ಯ, » ಚಿತ್ತದ ಮಲಿನಮಂ ಕಳೆದು 
ಭಾಷೆಯನೊದವಿಸಿದನೆನಗೆನುತ ಪ್ರಾಣವನಂತು ಬಿಡಲು (ನಿಸಪು. ೩೭-೨೦). 
ಭಾಷೆಯ ಬಂಟ ಎ ಪ್ರತಿಜ್ಞೆಗೆ ದಾಸನಾಗಿರುವವನು ; ಶಪಥವನ್ನು ನೆರ 
ವೇರಿಸಲು ಶ್ರಮಿಸುವವನು : ಮನೆಯಲ್ಲಿ ವೀರ ಧೀರ ರಣದಲ್ಲಿ 
ಓಸರಿಸದ ಮತ್ತೆ ಭಾಷೆಯ ಬಂಟನಲ್ಲ (ನೋವೂ: ೩64-೩). ಭಾಷೆ. 
ಯಾಡುಎ ಮಾತನಾಡು ; ನಮ್ಮ ದೇಶದಲ್ಲಿ ಬೇರೆ' ಬೇರೆ ಕಡೆ ಬೇರೆ 
ಬೇರೆ ಭಾಷೆಯಾಡುವ ಜನರಿದ್ದಾರೆ (69). ಭಾಷೆಯಿಡುಾಾಆಣೆಯಿಡು ; 
ವಾಗ್ದಾನ ಮಾಡು; ಪ್ರಶಿಜ್ಞೆಮಾಡು : ಭಾಷೆಯಿಟ್ಟು ಹೇಳಿದ್ದೇನೆ 
ಕೇಳ್ಳು - ನಿನ್ನನ್ನು ಮನೆಗೆ ಸೇರಿಸುವುದಿಲ್ಲ (69). ಭಾಷೆಯೊಳಿರುಎ 
ಕೊಟ್ಟ ಮಾತಿಗೆ ಬದ್ಮನಾಗಿರು; ಆಡಿದ ಮಾತಿಗೆ ತಪ್ಪದಿರು : 
ತನ್ನಿದಿರೊಳಾದನ್ಯಶಬ್ಧವನು ಹೆಸರುಗೊಂಡವನಂ ಕೆೊಲುನೆನೆಂಬಸಮ 
ಭಾಷೆಯೊಳಿರುತಿರಲು ಛಾಂದಸನದೊರ್ಬನು . . . ಮನೆಗೆಯ್ದರಲು 
(033 ೩೩-೩೯). [ಸಂ, ಭಾಷಾ] 

ಭಾಷೆಕಾಣ (ನಾ). ಪ್ರತಿಜ್ಞೆ ಮಾಡಿದವನು ; ಆಣೆಯಿಟ್ಟುಕೊಂಡವನು: 
ತೆಜಿಹ ಕೊಡು ಕೊಡು ಭಾಷೆಕಾಅನು ಮೆಅಕಿದು ಹೋಗಲಿ ಮ್ನುಕುಂಡ 
ದೊಳೊಅಗುವುದ ನೋಡುವೆವೆಸುತ ತನಿಗೆದಜತರಿಸೇನೆ (ಕುಪ್ಮಾರ್ರೋ, 
ou). [ಭಾಷೆ 4+ - ಕಾಲ] 

ಭಾಷೆಕೊಡು `ಭಾಷೆಗೊಡು' ನೋ. 

ಭಾಷೆಗಳ್ಳ (ನಾ). ಕೊಟ್ಟ ಮಾತಿಗೆ ತಪ್ಪವವನು : ಕೆಲನೆಡಿಯೊಳುಂ 
ಪುಸಿಗರುರುಭಾಷೆಗಳ್ಳರುಂ ಕೆಲವೆಡೆಯೊಳುಂ ಸದಾ ಪರವಧೂಸಂಗದಲಿ 
ಹೈನ್ಮಗ್ನರಾಗಿರ್ವರು (ಹಕ. 3-09). (ಭಾವೆ * ಕಳ್ಳ] 

ಭಾಷೆಗೆಡು (ಕ್ರಿ). ಕೊಟ್ಟ ಮಾತಿಗೆ ತಪ್ಪು : ಭಾಷೆಗೆಟ್ಟಿರ್ದವನ ಸಭೆಯಲಿ 
ದೋಷವಲ್ಲಾ ಕುಳ್ಳಿತಿದ್ದಡೆ ಶೇೇಷಭೂಷಣ: ಸ್ವರಿದ್ಧಹರವರೆ ಸಾಕಿನ್ನು 
(eng. 4೬-0೨). [ಭಾಷೆ 4. ಕೆಡು] 

ಭಾಷೆಗೊಡು, ಭಾಷೆಕೊಡು (ಕ್ರಿ). ಮಾತುಕೊಡು; ವಾಗ್ದಾನ 
ಮಾಡು ; ನಿಂದುರ್ಬುತೆ ಭಾಷೆಗೊಟ್ಟನಚಳಿತವೀರಂ (೧೦೪. ೩-೩೨). 
ಭಾಷೆಕೊಡು : ಭಾಷೆಕೊಟ್ಟವನು ಪೋಷಣೆ ಮಾಡನೆ ? (ಣರ). 

[ಭಾಷೆ 4 ಕೊಡು] 

ಭಾಷೆತಪ್ಪುಕ (ನಾ). = ಭಾಷೆಗಳ್ಳ ; ಆತ ದ್ರೋಹಿ ಭಾಷೆತಪ್ಪುಕ 
ನವನು ಭವದಲ್ಲಿ ಬಳೆಲುವನು (ರೇಡಾಶ್ರ. ೦೨೩-೦೦೫). [ಭಾವೆ + ತಪ್ಪು] 

ಭಾಷೆವಂತ (ನು). ಕೊಟ್ಟ ಮಾತನ್ನು ಪಾಲಿಸುವವನು ; ಆಡಿದ 
ಮಾತಿಗೆ ತಪ್ಪದಿರುವವನು ; ಲೇಸೆನಿಪ ಪಾಲಂಕಅಕಿವವಂ ಭಾಷೆನಂತನು 
ಬಂಕಿದೇವನು (0ಸಫ್ಯ. ೪-೩6)” [ಭಾಷೆ + --ವಂತ] 

ಭಾಷ್ಟಿಗೆ, ಬಪ್ಪಿಗೆ, ಭಾಟಿಗೆ (ನಾ). (ಉಕ) ನಿಶ್ಚಿತಾರ್ಥ : ಅದೇ 
ಮುಂಜಾನೆ ನಾಲ್ಕನಾಲ್ಯ ಸಾರೆ ಎಡತಾಕಿದರೂ ಭಾಷ್ಟಿಗೆಗೆ ಸೆಟ್ಟಿಯೂ ಇಲ್ಲ 
ಮಗದುಮನೂ ಇಲ್ಲ (೬ಕೋಳ- ೪). ಬಪ್ಪಿಗೆ : ಬಸ್ಬಿಗೆಯ ಹಾಕಿ ಕನ್ನೆ 
ಯನ್ನು ನಿಶ್ಚಯಮಾಡಿದ ಮೇಲೆ ವೇದೋಕ್ತ ಸಮ್ಮತ ಪ್ರಕಾರ 
ಲಗ್ನವನಯಿತೇ ಹ್ಯಾಗೇ ? (ಕಸಿಶ್ರ. ೩೩೦). ಭಾಟಿಗೆ: ನೆಗಿಯಾಣಿನ 
ಇರಕೊಂಡು ಬಾಲನ ಭಾಟಿಗ್ಗೆ ಬರಬೇಕ (ಮಲ್ಲಿಗೆ: 80) ; ಆ ಕಾಲದ. 
ನೈಮಿತ್ತಿಕಕಂರ್ಯಕ್ಕೆ ಭಾಟಿಗೆ ಅಥವಾ ಭಾಷಿ ತಗೆ ಹಾಕುವುದು ಎನ್ನುವರು. 
(ಮಗೆ. ೦೨೬ ಬೀಳ). ಇಸದಿ ' ಪರಾ. [?] 


ಭಾಷ್ಯ 


ಭಾಷ್ಯ (ನಾ): ೧. ವ್ಯಾಕರಣ, ವೇದಾಂತ. ಮೊದಲಾದ ಶಾಸ್ತ್ರಗಳ 
ಮೂಲಭೂತವಾದ ಸೂತ್ರಗಳ, ಅರ್ಥವನ್ನು ವಿವರಿಸಂವ ಗ್ರಂಥ; 
ಸೂತ್ರಾನುಸಾರವಾದ ಪದಗಳಿಂದ ಸೂತ್ರಾರ್ಥವನ್ನು ವಿವರಿಸುವ 
ಹಾಗೂ ವಿವರಣೆಗಾಗಿ ಕೊಟ್ಟ ಪದಗಳನ್ನು ಮತ್ತೆ ವಿಸ್ತಾರವಾಗಿ 
ವಿವರಿಸುವ ಸೂತ್ರವ್ಯಾಖ್ಯಾನ : ಈ ವಿಚಾರದಲ್ಲಿ ವ್ಯಾಸರು ಒಂದ 
ಸೂತ್ರವನ್ನು ಸಿದ್ಧಾಂತರೂಪಕವಾಗಿ ಬರೆದಿರುತ್ತಾರೆ . .. ಈ ಸೂತ್ರಕೆ 
ಶ್ರೀ ಶಂಕರರ ಭಾಷ್ಯವು ವಿಚಾರಣೀಯವಾಗಿದೆ (ತೀರಾತ್ಮ. 360) ; ಪೂರ್ವ 
ಕಾಲದಲ್ಲಿ ಈ ರೀತಿ ಸ್ಪಷ್ಟವಾಗಿತ್ತು ಎಂಬುದು ಭಾಷ್ಯಗಳ ಮೇಲೆ 
ಹೊರಟಿರುವ ವಾರ್ತಿಕವೆಂಬ ಗ್ರಂಥದ ಅರ್ಥದಿಂದಲೇ ಸ್ಪಷ್ಟವಾಗುತ್ತದೆ 
(ಹಣ. 080). ೨. ತತ್ತವಿಚಾರಗಳನ್ನು ಪ್ರತಿಪಾದಿಸುವ 
ಉಪನಿಷತ್ತು, ಗೀತೆ ಮೊದಲಾದ ಉದ್ಭ್ರಂಥಗಳ ಪ್ರೌಢವಾದ 
ವ್ಯಾಖ್ಯಾನೆ ಯಾವುದೇ ಗಹನವಾದ ಮೂಲಗ್ರಂಥದ ವಿವರಣ 
ಗ್ರಂಥ: ಪಟಗಾಂಪರ ನುಡಿ ಮುತ್ತುಂಮೆಟಸುಂಗೋದಂದದಕ್ಕೆ 
ಭಾಷ್ಕಮನೊರ್ವಂ ಕಟಯೋದಿದಾತನಲ್ಲದೆ ಬಟ್‌ವಟ್‌ಯಿಂ ಬಂದು 
ಬರೆಯಲಾಗದಗಣ್ಯಂ ( ಉಂತಿಪು.. 00-060) ; ಭಗವತ್ಪಾದರಾದ 
ಶ್ರೀ ಶಂಕರರೇ ಭಗವದ್ಗೀತೆಗೆ ಭಾಷ್ಯ ಬರೆದವರಲ್ಲಿ ಪುರಾತನರು (ಕಾರದ. 
ಉಳ). ೩. ಪಾಣಿನಿಯ ಸೂತ್ರಗಳಿಗೆ ಪತಂಜಲಿಯು ಬರೆದಿರುವ 
ಪ್ರಸಿದ್ಧವಾದ ವ್ಯಾಖ್ಯಾನ. [೫ಂ.] 

ಭಾಷ್ಯಕಾರ (ನಾ). ೧ ಯಾವುದೇ ಸೂತ್ರಗ್ರಂಥದ ವ್ಯಾಖ್ಯಾನವನ್ನು 
ರಚಿಸಿದವನು. - ಭಾಷ್ಯವನ್ನು ರಚಿಸಿದವನಂ: ತಮ್ಮ ಸಿದ್ಧಾಂತ 
ದಲ್ಲೂ ಭಾಷ್ಯಕಾರರ -ಕೆಲವು ಅಭಿಪ್ರಾಯಗಳನ್ನು ವಾರ್ತಿಕಕಾರರು 
ನಿರಾಕರಿಸಿ ಭಾಷ್ಮಕಾರರ ಅರ್ಥವನ್ನು ಆದರಿಸಬಾರದೆಂದು ಬರೆಯುತ್ತಾರೆ. 
(ಹಿಂದಸಾ, 080); ನಿರುಕ್ಷಕಾರರಾದ ಯಸಾಸ್ಕರೂ, ನಿರುಕ್ತದ ಭಾಷ್ಕಕಾರರಾದ 
ಸೃಂದಸ್ಯುಮಿ ಮತ್ತು ದುರ್ಗಾಚಾರ್ಯರೂ ... ಉಲ್ಲೇಖಿಸಿದ್ದಾರೆ 
(6೮. ೬): ಪ. ಪಾಣಿನಿಯ ಸೂತ್ರಗಳಿಗೆ ಭಾಷ್ಯವನ್ನು ಬರೆದ 
ಪತಂಜಲಿ. ೩. ಬ್ರಹ್ಮಸೂತ್ರಗಳಿಗೆ ಭಾಷ್ಯಗಳನ್ನು ಬರೆದ ಶಂಕರ. 
ರಾಮಾನುಜ ಮತ್ತು ಮಧ್ವ ಆಚಾರ್ಯರು: ವಾಣಿ ರಾಮಾನು 
ಜರ್ಗಿಂತಿರದತಿಸನ್ಮಾನಂಗೆಯ್ದು . . . ತಳ್ಕೈಸಿ ಭೂಮಿಯಲ್ಲಿ ನಿಮಗಿಂ 
ಶ್ರೀ ಭಾಷ್ಠಕಾರಾಹ್ವಯಂ ಸಮಾಕೈೆಂದತಿಹೃಷ್ಟೆಯಾದಳ್‌ (6ರ.0೩-8೩ನ); 
ದ್ವೈೈಕವೇದಾಂತಮತವನ್ನು ಸ್ಥಾಪಿಸಿ ಭಾಷ್ಕಕಾರರೆನಿಸಿದ ಶ್ರೀಮನ್ಮಧ್ವಾ 
ಚಾರ್ಯರವರು ಭರತಖಂಡದಲ್ಲೆಲ್ಲಾ ತಮ್ಮ ಮತವನ್ನು ಪ್ರಚುರಗೊಳಿಸಿ 
ಪ್ರಖ್ಯಾತರಾದರು (4೪೨. 00) me. 

ಭಾಷೆ (ನಾ). ವಿವರಣೆ; ವ್ಯಾಖ್ಯಾನ: ನಿನಗೆ ಸೂಚನೆ ಮಾತ್ರ 
ಬೇಕಾಗಿತ್ತಲ್ಲವೆ? : ಸೂಚನೆ ಕೊಟ್ಟಿರುವೆ. ಅದರ ಭಾಷೈೆ ಹೇಳಲು ನನಗೆ 
ಸಾಧ್ಯವಿಲ್ಲ (ಮುಕ್ತಿ ೨೦೬). [ಸಂ. ಭಾಷ್ಯ] 

ಭಾಸ (ನಾ). ೧. ಹೊಳಪು; ಪ್ರಕಾಶ; ಕಾಂತಿ. ೨. (ಮಸಸ್ಸಿಗೆ) 
ತೋರಂವುದಂ; ಹೊಳೆಯುವುದಂ : ಇಲ್ಲಿ ತನ್ನೆ ಅಭಿವ್ಯಕ್ತಿಗಿಂತ 
ಅನ್ಕಪ್ರಯೋಜನವನ್ನು ಅದು ಕಾಣದು. ತನ್ನ ಅನುಭವಗಳಲ್ಲದೆ 
ಅನ್ಮಾನುಭವಭಾಸಗಳಿಗೆ ಇಲ್ಲಿ ಎಡೆಯಿಲ್ಲ (ಕಾಳೀ. 3), ೩. ಒಂದಂ 
ಬಗೆಯ ಪಕ್ಷಿ; ಹಾಲಕ್ಕಿ: “ಶಕುಂತಃ, ಭಾಸಃ_ಈ ೨. ಪಿಂಗಲಿ” 
(ಕಠಾಯು- ೪೦-೯೪); ದ್ರೋಣನು . . . ಶಿಲ್ಪಿಯಿಂದ ಒಂದು ಕೃತ್ರಿಮವಾದ 
ಭಾಸಪಕ್ಷಿಯನನ್ನು ಮಾಡಿಸಿ ಆದನ್ನು ' ಅವರಿಗೆ ತಿಳಿಯದಂತೆ ಒಂದು ಮರದ 
ತುದಿಗೊಂಬೆಗೆ ಕಟ್ಟಿಸಿ (ಪತ. 30): 9. ಹದ್ದು; ಗೃಧ್ರ: ಈಸು 
ದೊಡ್ಡಿತು ಮಾಡಲೇನಾ ಭಾಸನನು ಸಾಕೆಂದು ವಾಲಿ ಹುತಾಶನರ ನಂದನರು 
ಕೆದಟ್‌ದರ:ರುವರಾಕ್ರಮವ (ಕೊರರಾ- ೦6-೨೭)... ೫. ಹುಂಜ; 
ಕುಕ್ಕುಟ. ೬. ದನಗಳ ಕೊಟ್ಟಿಗೆ; ಗೋಷ್ಮ. ೭. ಒಬ್ಬ ಸುಪ್ರಸಿದ್ಧ 


೬೭೪೮ 


ಭಾಸಕ (ಗು). ೧. ಬೆಳಕು ಬೀರುವ; 


ಭಾಸ್ಕರ 


ನಾದ ಸಂಸ್ಕೃತ ನಾಟಕಕಾರ ; ವಿದ್ವಾಂಸರು ಭಾಸನ ನಾಟಕಗಳನ್ನು 
« « » ಬೆಂಕಿಯಲ್ಲಿ ಹಾಕಲು ಅವುಗಳಲ್ಲಿ ಸ್ವಪ್ಪವಾಸವದತ್ತವನ್ನು ಬೆಂಕಿ 
ಸುಡಲಿಲ್ಲ (ಸೂರಿ. ೬೦). 

ಭಾಸವಾಗು ಎ ಕಾಣು; ತೋರಂ: ಒಬ್ಬರಿಗೆ ಅಮೃತದಂತೆ. 
ಕಂಡದ್ದು ಇನ್ನೊಬ್ಬರಿಗೆ ವಿಷದಂತೆ ಭಾಸವಾಗಬಹುದು (ಸುನಸಂ- ೩) ; 
ಪಾಠ ಮೊದಲಿನಿಂದ ಕೊನೆಯವರೆಗೂ ಮಕ್ಕಳಿಗೆ ಲೀಲೆಯಂತೆ ಭಾಸವಾಗ 
ಬೇಕು (ಕಿಕ್ಷದ- ೨೩೪). [ಸಂ.] 
ಪ್ರಕಾಶಪಡಿಸುವ. ೨. 
ತೋರಿಸುವ : ಸ್ಪಷ್ಟಪಡಿಸುವ. ೩. ಸ್ಪಷ್ಟವಾದ ; ತಿಳಿಯಲಾಗುವ ; 
ಸುಗಮವಾದ ; ಸರಳವಾದ. (ನಾ). ೪. ತೋರಿಸುವುದು; 
ಪ್ರಕಾಶಪಡಿಸುವುದು : ಇದೇ ರೀತಿ ಪದವ್ಯಂಗ್ಯವೆಂಬ ಧ್ವನಿಯಲ್ಲಿ 
ಯಾದರೂ ಅನ್ಯನಿರಪೇಕ್ಷವಾದ ಪದವೇ ಸ್ವಾರ್ಥವನ್ನು ನೆನಪಿಗೆ ತರುವ 
ಮೂಲಕ ರಸಾಭಿವ್ಯಕ್ತಿಯೋಗ್ಯವಾದ ಅರ್ಥಕ್ಕೆ ಭಾಸಕವೆನಿಸಬಹುದು 


(ರೃಶ್ಯಾರೋ, 0೩೩ 000), [ಸಂ.] 


15|ಭಾಸದಿ (ನಾ). (?): ಅರಸನನುಮತಿಯಿಂದ ದೃಢರಥೆ' ತರುಣಿಗೆಣ್ಣೆ 


ಯನ್ನೊತ್ತಿಸಿದ ಬಂಧುರವಿ ಪುಷ್ಪಾಸ್ವನಿಗೆ ಭಾಸದಿಯಿಕ್ಕುವಂದದಲಿ ಸುರ 
ಸತಿಗೆ ನವದಿವ್ಯವುದಕವನೆರೆವ ಸುರಕಾಂತೆಯರ ತೆರದೊಳು ಹರುಷದೊಳು 
ಮಜ್ಜನವ ವಿರಚಸಲಾಳರನ್ನೆಯರು (೩5೫. 0-೨). ' ಭಾಟ್ಬಿಗೆ ? 
ಪರಾ [?)] 


30| ಭಾಸಾಧಿಪ (ನಾ). ಪ್ರಕಾಶಕ್ಕೆ ಒಡೆಯನಾದವನು ; ಸೂರ್ಯ: 


ಭಾಸಿಸು 


ವಾಶರಥಿಗಳ* ಸ್ನಾನಮಂ ಮಾಡಿ ಬೇಗದಿಂ ಭಾಸಾಧಿಪಂಗರ್ಫ,ಮಿತ್ತಾಹ್ನಿಕ 
ಕ್ರಿಯೆಯ ರಚಿಸಿ (ಕಣ. ೦-೦೨-೩). [ ಸಂ. ] 

(ಕಿ) ೧. ಹೊಳೆ; ಪ್ರಕಾಶಿಸು. ೨. ಶೋಭಿಸು; 
ಕಂಗೊಳಿಸು : ಭಾಸಿಸುವ ಜಿಹ್ವೇಂದ್ರಿಯದೊಳೆ ಗುರುಲಿಂಗ ಕಂಭೋ 
ಮುಖದೆ ರಸವನಿತ್ತು (ಶರ್ಮಕಾ- 03-4೬); ಭಾಸಿಪ ರಂಭೆಯೂರ್ವಶಿ 
ತಿಲೋತ್ತಮೆ .. . ಈ ಸುಂದರಿಗೇನು ಸಾಟಿ (ರೀಷಕ ೦೦-೪); ತಪ 
ಗಳಿಲ್ಲದನವರತ ಭಾಸಿಸುವ ಮುನಿಜನೋಪಾಸಿತದಖಂಡತೇಜೋರಾಶಿ . . . 
ಬೆಳಗಿತಾ ಮುನಿಯ ಕಣ್ಣೆ (ಕಣ. ೦-3-೩): 

(ಸಂ. ಭಾಸನ)  - ಇಸ್ಮು ] 


30| ಭಾಸುರ (ಗು). ೧. ಹೊಳೆಯುವ ; ಪ್ರಕಾಶಮಾನವಾದ. ೨. ಅಂದ 


ವಾದ; ಶೋಭಿಸುವ; ಭವ್ಯವಾದ: ಅಣುವಂ ಕಂಡಂ ಪರ 
ಮಾನುಭಾವಭಾಸುರ ಸುರರಾಜೋಪಮಿತ ವಿವಿಧವಿಭವೋದಯನಂ (೪0೧: 
೨-೯೦) ; ಪ್ರಾಸಾಭಾಸಂ ಮೂಲಂ ಭಾಸುರಕಂಜಾಯತಾಕ್ಷಿ ಕೇಳದ 
ನೊರೆವೆಂ (ಉರೊಂಶು- ೦-೪೬ ೪ಂತನ್ಸ) ; ಭಾಸುರ ವಾರಣಾಸಿಯಂ 
ಪೊಕ್ಕನುತ್ತಮನೃವಂ (ಶಃಕಾ- 00-48) ; ಭಾಸುರಕುಸುಮಗಳಿಂದೆ ಹರನಂ 
ಯಜಿಪಂ (ಕಜ್ಮೂಕ. ೨-೩೦). ' (ನಾ). ೩. ಅಂದ; ಶೋಭೆ, 
ಸೌಂದರ್ಯ: ಬಿಜ್ಜಳನೃಪತಿಯುಲ್ಲಾಸದಿಂ ಭಂಡಾರಿ ಬಸವಸಚೀಶನಂ 
ನವರತ್ನಮಯಸಿಂಹಾಸನದ ಮೇಲೆ ಭಾಸುರಂ ಮಿಗೆ ಕುಳ್ಳಿರಿಸಿ (ಂಫ. 
೪. ಶೂರ; ಕಲಿ. [ಸಂ.) 


೫೯-೩೭)- 


[ಭಾಸೆ " ಬಾಸ್ಕೆ' ನೋ. 


ಭಾಸ್ಕರ (ಗು). ೧. ಬೆಳಕನ್ನುಂಟುಮಾಡುವ ; 


ಹೊಳೆಯುವ ; 
ಪ್ರಕಾಶಿಸುವ. (ನಾ). ೨. ನೇಸರು; ರವಿ; ಸೂರ್ಯ: 
“ಆದಿತ್ಯಃ , ಸವಿತಾ... ಭಾಸ್ಕರಃ, ತಿಗ್ಮಾಂಶುಃ, ದ್ವಾದಶಾತ್ಮಾ* 
ತ್ರೆಯಾತನು - ಈ ೪೭ ಆದಿತ್ಯನ ಪೆರ್‌”  (ಶಉಯು- ೬-೩೫) ; 
ಸಿತನುಂ ಭಾಸ್ಕರನುಂ ನಿಲೆ ಚತುರ್ಥದೊಳ್‌. , , ಜನಪತಿಯಕ್ಕುಂ (೫೨. 
03-೨8) ; ಮನದೊಳ್‌ ಭಾಸ್ಕರನಂ ಬೇಡಿ ಮತ್ತಂ ಪುಕಾಶದೊಳ್‌ 


ಭಾಸ್ಕರನಂದನ ೬೭೪೯ 


ಇದೆ ರಥಂ ಸಿದ್ಧಮಡರಿಮೆನೆ (ಣಕತಕ್ಕ 36-೨). ೩. "ಜೀವಂಧರ 
ಚರಿತೆ' ಎಂಬ ಷಟ್ಟದಿ ಕಾವ್ಯವನ್ನು ರಚಿಸಿದ ಕನ್ನಡದ ಒಬ್ಬ 
ಕವಿಯ ಹೆಸರು: ಈ ಕೃತಿರಚಿತ ಕವಿವರನು ವಿತ" ವಿಶ್ವಾಮಿತ್ರ 
ಗೋತ್ರಾನ್ವಿತ ಸರಸಬಸವಾಂಕಸುತವಿಶ್ರುತನು 'ಭಾಸ್ಕರೆನು (ಕರಂತ. 
6-48); 'ಭಂಸ್ಕರನು ಕುಮಾರವ್ಯಾಸಭಾರತದಿಂದ ಕಾವ್ಯಭಾಗಗಳನ್ನು 
ಒಂದೆರೆಡು. ಕಡೆಗಳಲ್ಲಿಯಾದರೂ ಎರವಲಾಗಿ ತೆಗೆದುಕೊಂಡಂತಿದೆ 
(1೫%. ೨4೬), ೪. 'ಬೇಹಾರಗಣಿತ' ವೆಂಬ ಗ್ರಂಥವನ್ನು ರಚಿಸಿದ 
ಕನ್ನಡದ ಒಬ್ಬ' ಕವಿಯ ಹೆಸರು: ಭಾಸ್ಕರ. ಸು. ೧೬೫೦೨ 
ಈತನು ಬೇಹಾರಗಣಿತವನ್ನು ಬರೆದಿದ್ದಾನೆ (ಕಂತ, 31, ೩0). ೫. [ಗಣಿತ] 
ಹನ್ನೆರಡು ಎಂಬ ಸಂಖ್ಯೆಯ ಸಂಕೇತ : ಇಂದುಗಣಂ ಶರಸಂಖ್ಯೆ 
ಯೊಳೊಂದಿರ ಚಂದ್ರಧರಂ ಬಂದು ಪದಾಂತದೊಳಿರ್ದೊಡೆ ಭಾಸ್ಕರನೊಳ್‌ 
ಯತಿಯುಂ ನಿಂದು ವಿರಾಜಿಸೆ ನಾಕಿಗನಿಂ ಪಡೆದತ್ತು ಜಗದ್ವಂದಿತಂ 
(0:ರೋಂಜ. ೨-೦೬೦). &. [ಛಂದ] ಎರಡು ಲಘುಗಳ ಮಧ್ಯೆ ಒಂದು 
ಗುರುವಿರುವ ಗಣ; ಜಗಣ (೨-0) : ಉರ್ವೀಷಾರುತ' ಭಾಸ್ಕರಾ 
ನಿಲವಿಯದ್ವಂದ್ವಂ ಪದಾಂತಂಗಳೊಳಿ, . ಶಾರ್ದೂಲವಿಕ್ರೀಡಿತ 
(ಕಂದರ, 3-೦೬4). Be] 

ಭಾಸ್ಕರನಂದನ (ನಾ). ೧. ಸೂರ್ಯನ ಮಗ. ೨. ಕರ್ಣ; ಹಿಂದಣಿಗೆ 
ಕಿರುಗಿದನು. ಭಂಸ್ಕರನಂದನನು ಬಲವಂಕದಲಿ (ಉನ್ಮಾರ್ರೋ- ೬-೬೦).- 
೩. ಯಮ. ೪, ಶನಿ. ೫. ಸುಗ್ರೀವ. [ಸಂ.) 

ಭಾಸ್ಕರವಾರ (ನಾ). ಸೂರ್ಯನು ಅಧಿದೇವತೆಯಾಗಿರುವ ವಾರ; 
ಭಾನುವಾರ; ಆದಿತ್ಯವಾರ; ಕೃಷ್ಣಸಪ್ತಮಿಯೊಳ್‌ ಭಾಸ್ಕರವುರದಂದು 
(ಬಳೆ. ೪1, ಕಡೂರು. ೫೦-೩೮; 1169). [ಜಂ] 

ಭಾಸ್ಕರಸುತ (ನಾ). ಇ ಭಾಸ್ಕರನಂದನ ೨ ; ಭಾಸ್ಕರೆಸುತನಿಂ ನಾಲ್ವಡಿ 
ಮುರಹರನಿಂದೈನಡಿ ನೆಗಬಕ್ತಿಯದಟರ ಭೀಮಂ (ಕನುಡ. ೬೩ ಕ್ರಯ). 

I.) 

ಭಾಸ್ಕರಸ್ವರ (ನಾ). ಸೂರ್ಯಸ್ವರ ; (ಮನುಷ್ಯನ) ಬಲಭಾಗದ 
ಮೂಗಿನ ಹೊಳ್ಳೆಯಿಂದ ಹೊರಡುವ ವಾಯು: ಒಂದು ದಿನ ತನು 
ಏನಲಿ ನಡೆವುದು 'ಇಂದುಭಾಸ್ಕರಸ್ವ' ರಗಳಿಪ್ಪತ್ತೊಂದು ಸಾವಿರದಾಅನೂಜನು। 
ಯೇಳುಭಾಗದಲಿ ಬಂದುದನು , , . ತಂದು (ಜಂಸಾ. 6); ಇಂದು 
ಭಾಸ್ಕರ, ಸೂರ್ಯ ಚಂದ್ರರ, ಸರ ಶ್ವಾಸಗಳು, (ಒಳಹೊರರ್ವ ಸಗಳು) 
(wom. 66 04), [ಸಂ.] 

ಭಾಸ್ಕರಾಪತ್ಯ (ನಾ). [ಜ್ಯೋತಿ] ಶನಿಗ್ರಹ: ಭಾಸ್ಕರಾಪತ್ಯನುಮಂಗಾರ 
ಕನುಂ ಮೇಣ್‌ ಕೂಡಿರೆ 'ದಾರಕನಬ್ಬದ್ವಯಕ್ಕೆ ಲಯಮಾಗದಿರಂ (ತೂ. 
೬-೦೧). [೫ಂ.) 

ಭಾಸ್ಕರಿ (ನು). ಇಭಾಸ್ಕರಾಪತ್ಯ: ಇರೆ ನೀಚಾಂಶಕದೊಳ್‌ ಹಿಮಾಂಶು. 
ಮೃಗಕುಂಭಕ್ಷೇತ್ರದೊರ್ಥ ನೋಡೆ ಭಾಸ್ಕರಿ (ಊಟಿ. 9-3೩). [ಸಂ. ] 

ಭಾಸ್ವರ (ಗು)- ೧. ಹೊಳೆಯುವ; ಪ್ರಕಾಶಮಾನವಾದ. ೨. ಭವ್ಯ 
ವಾದ; ಉಜ್ಜ್ವಲವಾದ; ಭಾಸ್ವರಭಕ್ತಿಯಿಂದೆಜಗೆ ದೇವಗಣಂ (ಕತಕ 
00-04). (ನಾ). ೨. ಒಂದು ಮೂಲಧಾತು ; ರಂಜಕ : “ಸಾಮಾನ್ಯ 
ಶಂಖದ ವಾತಾವರಣದಲ್ಲಿ ಆಮ್ಲಜನಕದೊಡನೆ ಸಂಯೋಗ ಹೊಂದಿ 
ನಿಧಾನವಾಗಿ ಸುಡುತ್ತ, ಈ ಕಾರಣದಿಂದ ಕತ್ತಲೆಯಲ್ಲಿ ಹೊಳೆಯುವ, 
ಹಳದಿ ಛಾಯೆಯ, ಮೇಣದಂಥ, ಒಂದು ಅಲೋಹಮೂಲಧಾತು ; 
ರಂಜಕ; ಭಾಸ್ವರ” (2000078. ಇಂಕು). [ಸಂ.] 

ಭಾಸ್ವರದೋಧ (ನಾ). ೧. ದಿವ್ಯಜ್ಞಾನ. ಪಿ. ಭವ್ಯವಾದ ಜ್ಞಾನವನ್ನು 


ಪಡೆದಿರುವವನು ; ದಿವ್ಯಜ್ಞಾನ: ಭಾಸ್ವರದೋಧ ನನಅಪಿದೈ ಆ 


ನುಡಿಯೊಳ್‌ ನ್ಮೆ ೈಪನೀತಿಸಾರಸರ್ವಸ್ಥವ ಮಂ (au. ೨-೩೪). [70.7 


ಭಾಳಾಕ್ಷರ 


ಭಾಸ್ವರರೂಪ (ನಾ). ಪ್ರಕಾಶಮಾನವಾದ ಆಕಾರ ; ಕಾಂತಿಯುಕ್ತ. 
ವಾದ ಸ್ವರೂಪ : ಶುಕ್ತಿಯಲ್ಲಿ ರಜತಜ್ಞಾನವು ಹುಟ್ಟುವ: ಕ್ರಮ 
ಹೇಗೆಂದರೆ ಇಂದ್ರಿಯಸಂಪ್ರಯೋಗದಿಂದ ಶುಕ್ತಿಗ ವ್ಯಕ್ತಿಯೂ ಭಾಸ್ವರ 
ರೂಪದಿಂದ ಸಹಿತವಾಗಿ ಗೃಹೀತವಾಗುವುದು (ಊತಕ. ೩6): [ಸಂ.] 

ಭಾಹದರು 'ಬಹಾದುರ್‌' ನೋ. 

ಭಾಹೊ (ಅ). ಮೆಚ್ಚುಗೆ, ಹರ್ಷ ಮೊದಲಾದ ಗಳನ್ನು 
ಸೂಚಿಸುವ ಒಂದು” ಅವ್ಯಯ : ಚಕ್ರೀಶ ಚಲದಂಕಮಲ್ಲ . 
ಭಾಹೊಯೆನೆ ವಕ್ರವಿಲ್ಲದೆ ಬರುತಿರ್ದ (663. 80-82). 

ಭಾಳ 'ಭಾಲ' ನೋ. 

ಭಾಳನಯನ (ನಾ). ಹಣೆಯಲ್ಲಿ- ಕಣ್ಣುಳ್ಳವನು; ಹಣೆಗಣ್ಣ; ಶಿವ ; 
ಭಾಳನಯನಪ್ರತಿಮಃರುಣಾಲೋಲಮಾನಸೆ' (ಸು. ೨೨-೩೨)- 


[ಸಂ. ಭಾಲನೆಯನ] 
ಭಾಳನೇತ್ರ (ನಾ). ೧. (ಶಿವನ) ಹಣೆಗಣ್ಣು ; ಆ ಗಣಂಗಳ ನಡುವೆ 
ಮೆಟಾಮಿಂಡನೊಪ್ಪದಂ' . .. ಭರ್ಗನ' ಭಾಳನೇತ್ರದಂತೊಪ್ಪಿದಂ 


[CS ಬರ); ಮುಚ್ಚಿದಭವನ ಭಾಳನೇತ್ರದ ವಂಜಚ್ಚಳವ 
ತೆಟೌದುರಿವ ಕಿಚ್ಚನು ಬಿಚ್ಚಿ ಬೀಸಿದ ತೆಜದಲುಅಕಿ ಅಟ್ಟಿದನು ಮರ್ಕಟರ 
(wn. ೨೦-೬ ಚು ಪಿ. = ಭಾಳನಯನ: ಭಾಳನೇತ್ರಂಗೆ ತಾಂ 
ಸದೃಶನೀ ಕೌಶಿಕಂ (್ರೀಗಾವೂ. ೩೦-೬9): [ಸಂ, ಭಾಲನೇತ್ರ] 

ಭಾಳಪಟ್ಟ 'ಭಾಲಪಟ್ಟ' ನೋ. 

ಭಾಳೆಲಾಂಛನ (ನಾ). ಹಣೆಯಲ್ಲಿ ಧರಿಸುವ ವಿಭೂತಿ ಮೊದಲಾದ 
ಗುರುತು,-ಚೆಹ್ನೆ : ಬೇರೆಯ ಕೆಲವರು “ಭಸಿತ-ಗಂಧಾಕ್ಷತೆ'ಗಳನ್ನೂ 
*ಭಾಳಲಾಂಛನ'ವನ್ನುಗಿ ಮಾಡಿಕೊಂಡರು (ಕರಕ: «ಬಿ, 

[ ಸಂ. ಭಾಲಲಾಂಚನ ] 

ಭಾಳಲಿಪಿ (ನಾ). ಹೀಗೆ ಹೀಗೆ ಆಗಬೇಕೆಂದು ಬ್ರಹ್ಮನು ಹಣೆಯಲ್ಲಿ 
ಬರೆದಿರುವನೆಂದು ನಂಬಲಾದ ಅಕ್ಷರ, - ಬರವಣಿಗೆ ; ಹಣೆಯ 
ಬರಹ ; ವಿಧಿಬರಹ ; ಕಾಳೆಗದಲಿಂದಹಿತರಾಯರ ಭಾಳೆಲೆಗಳ 
ನೊರಸುವೆನು (ಕುಣ್ಮಾಳ. ೨೦-3); ತೊಡೆವೆನೀ ತೋರ್ಪೀ ನಿಶಾಚರಪಡೆಯ 
ಭಾಗ್ಯದ: ಭಾಳಲಿಪಿಯನು (ತೂರಣ. ೩-೬-೪)-. [ಸಂ. ಭಾಲಲಿಏ) 

ಭಾಳಲೋಚನ (ನಾ). ಎ ಭಾಳನಯನ : ಭಾಳಲೋಚನನಾದೊಡಂ ಕಾದಿ 
ತಂದವೆವು (೬6. ರೇ. ೩೭-೪); ಬರಹೇಳಲಾಪರೆ ಕರೆ ಸಹಾಯಕಿ 
ಭಾಳಲೋಚನನ (ಕನ್ಮಾರ್ರೋ. ೨-೦೬; ಅಂಗದನು ತಿರುಗಲು ಭಾಳಲೋಚನ 
ಮೆಚ್ಚುತಿರೆ. ಭೂಪಾಲ ರಾಘವನಂಗಚಿತ್ತವನಿತ್ತು ಮನ್ನಿಸಿದ (wen. 
39-೩೪); ಕೋಳಿ ಕೂಗದ ಮುನ್ನ ಏಳುವದು ನಿತ್ಯದಲಿ "ಭಾಳಲೋಚನನ 
ಭಕ್ತಿಯಿಂ ನೆನೆದರೆ. ಆಳಿನುಳಯ್ಯ (4ನ. ೨೬)- (ಸಂ. ಭಾಲಲೋಚನ] 

ಭಾಳವಿಲೋಚನ (ನಾ). ಇ 'ಭಾಳನಯನ: ಸನ್ನುಶಾಮಳಸುಚಿರಿತಂ 

ಪ್ರಚ್ಛನ್ನ ಭಾಳವಿಲೋಚನನು (ಸಫು- ೩೦-೨). [ಸಂ, ಭಾಲವಿಲೋಚನ] 

ಭಾಳಾಂತರ (ನಾ). ಹಣೆಯ ಮಧ್ಯಭಾಗ,-ಮಧ್ಯ : ಬರೆಯಬಲ್ಲೆನು 
ಬರೆದ ಬರಹವನೊರಸಲಟ್‌ಯೆನು ಜಗದ ಭಾಳಾಂತರದಲೀ ಸಚರಾಚರದ 
ತತ್ಯರ್ಮಫಲವಿಡಿದು (ತೊರರಾ. 0-6-80) ; ಶಿಶುವಿನ ಭಾಳಾಂತರ 
ದೊಳಿಟ್ಟಳು ಮಂತ್ರಿಸಿದ ವಿಭೂತಿಯ ಬೊಟ್ಟ (ತೋಶತ. vu) 

[ಸೆಂ. ಭಾಲಾಂತರ] 

ಭಾಳಾಂಬಕ 'ಭಾಲಾಂಬಕ' ನೋ. 

ಭಾಳಾಕ್ಷ 'ಭಾಲುಕ್ಷ' ನೋ, 

ಭಾಳಾಕ್ಷರ (ನಾ). = ಭಾಳಲಿಪಿ: ಬರೆಯಬಲ್ಲೆನು ಬರೆದ ಬರಹವ 
ನೊರಸಲಜ್‌ಯೆನು ಜಗದ ಭಾಳಾಂತ:ದಲಿ , . . ನಿರ್ಭರದ ಭಾಳಾಕ್ಷರದ 
ವಿಧಿಗೆ ವಿಧಾತ್ರ ನೀನೆಂದ (846ರ, ೦-6-೦). [ಸಂ. ಭಾಲಾಕ್ಷರ] 


ಭಾಳಾಕ್ಷಿ ೬೭೫೦ ಭಿಕ್ಷಾಪಾತ್ರೆ 


ಭಾಳಾಕ್ಷಿ (ನಾ). [ಜೈನ] ಹಣೆಯಲ್ಲಿ ಕಣ್ಣುಳ್ಳವಳು; ಜ್ವಾಲಾಮಾಲಿನಿ: 
ಚಳದ್ಭಾಳಾಕ್ಷಿ ಸಂಪ್ರೀತಿಯಿಂ ಜ್ವಾಳಾಮಾಳಿನಿ ಮಾಲಕ್ಕಿ ಮತ್ಕ್ಯತಿಗೆ 
ನಿರ್ವಿಘ್ನೋಕ್ತಿನಿರ್ವಾಹಮಂ (ಹಕುಠ್ರ ಪು. ೦-೪). 

[ಸ0, ಭಾಲಾಕ್ಷೀ (ಭಾಲ 4 ಅಕ್ಷಿ 4+ )] 

ಭಾಳೇಕ್ಷಣ (ನಾ). ೧. ಹಣೆಗಣ್ಣು : ಶಿವನಿಂತೇಳ್ತಂದು ಭಾಳೇಕ್ಷಣಮ। 
ನೆರೆಯ ಶಂ ಕೊಟ್ಟು ತನ್ಮಾಯೆಯಂ ತೂಳ್ಳು . . , ಗೆಬ್ಹೊಪ್ಪಿದಂ. 
(ಸತಂ. ೬-೪೭). ೨. ಎ ಭಾಳನಯನ ; ಬಿನ್ನೈಸಿದಳು. ಭಾಳೇಕ್ಷಣಂಗಾ 
ವಾಸುದೇವಸ್ತುತಿಪರಾಯಣೆ ಗೌರಿದೆ;ವಿಯರು ಭಾಸುರಾನುಗ್ರಹ 
ರಹಸ್ಯವನಖುಹಬೇಕೆಂದು (ತೊ. ೦-೨-೬)... [ಸಂ. ಭಾಲೇಕ್ಷಣ] 

ಭಿಂಗಾರಿ `ಬಂಗಾರ' ನೋ. _ 

ಭಿಂಡಿಮಾಲ (ನಾ). ಎ ಭಿಂಡಿವಾಲ. [ಸಂ. ] 

ಭಿಂಡಿವಾಲ, ಭಿಂಡಿವಾಳ (ನಾ)- ಕೈಯಿಂದ ಎಸೆಯುವ ಸಣ್ಣ ಭಲ್ಲೆ 
ಯಂತಹ ಆಯುಧ: ಶಕ್ತಿ: ಪ್ರಾಸ, ಹಾಟಕ, ಭಿಂಡಿವಾಲ. ಶೂಲ 
« ೬ ಮೊದಲಾದ ಆಯುಧಗಳಿಂದ ತಂಬಿರುವ ಈ ಸದುಂತಪಂಚಕವು 
ಎಷ್ಟು ಭಯಂ£ರವಾಗಿರುವುದು | (೫4೫ - ೦೦೨) ; ಶೋಮರೆ ಭಿಂಡಿವಾಲ 
ಗಳೆ ಯುದ್ಧ ಗಜಗಜಗಳೆ ಹೋರಾಟ . . ಅನಂತಾನಂತವಾಗಿ 
ಕೆತ್ತಲ್ಪಟ್ಟಿದ್ದುವು (8040. 00). ಭಿಂಡಿವಾಳೆ : ತೊ:ಮರಮುಸಲ 
ಮುಸುಂಡಿಭಿಂಡಿವಾಳಮುದ್ಧರಗದದಿವಿವಿಧಾಯುಧಂಗಳೊಳಮತಿಪ್ರವೀಣ 
[ನು] . - - ಆಗಿ (ತಂತಠಾ, ೨-೩೪ ಐ) ; ಕುದುರೆಯ ಮೇಲೆ ಬಿಲ್ಬರಸು 
ಸೂಲಿಗೆ ತೀರಿಕೆ ಭಿಣ್ಣಿವಾಳಮೆತ್ತಿದ ಕರವಾಳು (ಕುಂ ೪, bn. 
೧೩೬-೨6 ; 1068) ; ಪರಿಘಚೆಕ್ರಮುಸು:ಡಿತೋಮರಭಿಂಡಿವಾಳಚಯ , . 
ವರಧನುರ್ದಂಡಾದಿ ಶಸೆಸ್ರೀತ್ಯರದಲನಿಬರು ಕುಶಲರಾದರು. ಮನಿಯ 
ಗುಡಿಯಲಿ (ಸಂಶೆ: ೦೭-೦೦೪) - [ಸಂ.] 

ಭಿಂಡಿವಾಳ 'ಭಿಂಡಿವಾಲ' ನೋ. 

ಭಿಂದಪಾಲ (ನಾ), ಇ ಭಿಂಡಿವಾಲ. [ಸಂ.7 

ಭಿಂದಿಸು (ಕ್ರಿ). ಭೇದಿಸು ; ವೇಧೆಯನ್ನುಂಟುಮಾಡು : ಸೋಲ್ತುದು. 
ಗೆಲ್ಹುದು ಮಗುಟ್ಟುಂ ಸೋಲದು ಭಿಂದಿಸಿದುದು . . . ಗ್ರಹಂಗಳೆಂದಟ 
ಮುನ್ನಂ (6ಕ್ಮಳು ೭-6), “ಭೇದಿಸು” ಪರಾ. [ಭಿಂದು * -ಇಇಸ್ಕು) 

ಭಿಂದು (ನಾ), ೧. ಮುರಿಯುವಿಕೆ ; ಹಾುಳಂಮಾಡುವಿಕೆ ; ನಾಶ 
ಪಡಿಸುವಿಕೆ.: "ಭಿಂದಿಸು' ಪರಾ. ೨. ಹಾಳ:ಮಾಡುವವನು ; 
ನಾಶಪಡಿಸುವವನು. ೩. ಗರ್ಭದಲ್ಲೇ ಸತ್ತ ಮಗುವನ್ನು ಪಡೆ. 
ಯುವವಳು ; ಮೃತಜುತ ಶಿಶುವಿನ ಜನನಿ: “ನಶ್ಯಸ್ಟೃಸೂತಿಃ, 
ಭಿಂದುಃ -. ಈ ೨ ಮಕ್ಕಳ್‌ ಬಾಟದವಳ್‌” (ತರದು). ೪೦-೩೩೪) ; 
“ದುಕ್ಕಳುಆ ಸಾವ ಸತಿ ಭಿಂದುವಕ್ಕು” (ಮಂಗಣ- ೯-4): [ಸಂ.]. 

ಭಿಕಾರಿ "ಬಿಕಾರಿ' ನೋ. 

ಭಿಕ್ಕನೆ (ಅ)- ರೆಭಸ ಮೊದಲಾದುವುಗಳನ್ನು ಸೂಚಿಸುವ ಒಂದು 
ಅನುಕರಣಾವ್ಯಯ : ಸರಸಿರುಷಗರ್ಭಾಂಡ ಭಿಕ್ಕನೆ ಬಿರಿಯೆ ಪ್ರಳ 
ಯಾಂತಕನ ಕೋಪವಸ್ಸುರಣೆಗಿಂ ಮಿಗಿಲೆಂದೆನಲು ಬೀಸಿದುದು ಬಿರುಘ:ಳೀ 
(ooo: 0-1-38). [ಭಗ 4- ಅನೆ] 

ಭಿಕ್ಷ (ನಂ). ೧. ಇನ್ನೊಬ್ಬರನ್ನು ಬೇಡ:ವುದು; ತಿರುಪೆ; 
ಯಾಚನೆ : ಮೃಡದೇವಾ ಶರಣೆಂದು ಭಕ್ಷಕ್ಕೆ ಹೋದರೆ ಅಲ್ಲಿ ನಡೆ ದೇ: 


ನಮಾದುದರ್ಕೆ ..... ಗ್ರೀವಾ, ಭಿಕ್ಷಾ--ಎಂಬೆರಡು ಶಬ್ದಂಗಲ್ಲಿ 
ಗ್ರೀವ, ಗ್ರೀವೆ ; ಭಿಕ್ಷ, ಭಿಕ್ಷೆ. ಎಂದು ನಿಆಸುವುದು (ಕರುವ. 
ಈ ತ್ರಯೋ) ; ದ್ವಾರಾದತಿಯ ಪೊಲ್ಯ . . . ಭಿಕ್ಷ ಬೇಡುತೆಯ್ದಿ 
ಮದನಾರಿಯಲ್ಲಿಂದ ಶ್ರೀಕೃಷ್ಣನರಮನೆಯ ನೋಡುವೆನೆಂದು. ನಡೆತಂದನು 


10 


20 


30 


48 


(ಅಕ್ಷತ ೨ ಸೊ). ೨. ಬೇಡಿದಾಗ ಕೊಡುವ ಅನ್ನ, ಆಹಾರ 
ಇತ್ಯಾದಿ: ಅಕ್ಷಯನ ಭಕ್ತರ್ಗೆ ಒಕ್ಕೈ ಭಿಕ್ಷಮಂ ತಂದಿಕ್ಕಿದು 
ತ್ರಮನಕ್ಷಯದ  ಫಲಕೇಂ ಸಮವಹುದೇ (ಸಳ: ೬೦೩); ರಾನಿ 
ತಂದಿರ್ಯಾ ಭಿಕ್ಷಕೆ ರಾಗಿ ತಂದಿರ್ಯಾ (ಧರಂ: 0-೭೯ ಶಂ) ; ರಾವಣನು 
ಸನ್ಯಾಸಿಯ ವೇಷವನ್ನು ಹಾಕಿಕೊಂಡು ಈ ಪರ್ಣಶಾಲೆಗೆ ಬಂದು ಭಿಕ್ಷವನ್ನು 
ಕೇಳಿದನು. ಈ ತಂತ್ರವನ್ನರಿಯದ ಸೀತೆ ಭಿಕ್ಷವನ್ನು ನೀಡಿದಳು 
(ಪತಿತಂ. ww, ೨೩). ೩. ಸಂನ್ಯಾಸಿಗಳಿಗೆ ನೀಡುವ ಭೋಜನ, - 
ಊಟ: ಸ್ವಾಮಿಗಳನ್ನು ಈ ದಿನ ಭಿಕ್ಷಕ್ಕೆ ಕರೆದಿದ್ದೆ ವು (63)- 


ಭಿಕ್ಷಾಂದೇಹಿ (ಅ). ೧. “ಭಿಕ್ಷೆಯನ್ನು ಕೊಡಿ' ಎಂಬರ್ಥದಲ್ಲಿ ಬಳಕೆ 
ಯಾಗುವ ಸಂಸ್ಕೃತದ ವಾಕ್ಯ : "ಭವತಿ ಭಿಕ್ಷಾಂದೇಒ” ಎಂಬುದಿದುವೆ 
ಬ್ಬಿಗರ್ಗೆ ಸಿದ್ಧಿಸಿದ ಪೆರ್ಮೆಯ ಸಪ್ತಾ ಕ್ಷರೀಮಂತ್ರಂ (ಕಾರಕ್ಕೆ. 00-0೪). 
೨. (ಆಲಂ) ಭಿಕ್ಷೆಯನ್ನು ಕೊಡಿ ಎಂದು ಬೇಡುವವನು ; ತಿರುಕ ; 
ಭಿಕ್ಷುಕ : ಆಶನ ದೊರ£ದಡೆ ಉಪವಾಸಿ ಶಾನೆಂದೆಂದು , . , ದೆಸೆ 
ದೆಸೆಗಳಂ ತಿರುಗಿ ಭಿಕ್ಷಾಂದೇಹಿಯಾದ ಸಂದೇಹಿಗಳ ಶಿವನೊಲ್ಲನು (850. 
83-380) ; ನನಗೆ ಭಾಮೈದನಾಗಿ ಭಿಕ್ಷಾಂದೇಹಿಯಾಗಬಾರದೆಂದು ಆಧಿ 
ಕಾರವನ್ನು ಕೊಡಿಸಿದರೆ ಹೀಗೆ ಹೀನಜನಾಶ್ರಿತನಾಗಿ ಉಭಯಭ್ರಜ್ಛತ್ವದನ್ನು 
ಹೊಂದಿರುವೆ. (€ಜ್ಮಕೆ. ೬ ಕಕಾಸಂ)- 'ದೇಹಿ' ಪರಾ. [ಸಂ.] 
ಭಿಕ್ಷಾಟನ (ನಾ). ಭಿಕ್ಷೆಗಾಗಿ ತಿರುಗಾಡುವುದು ; ಭಿಕ್ಷೆ ಬೇಡುವುದು : 
ನಿಮ್ಮುವನೆ ಜಜಾದೆನರಿದ ತಲೆಯ ಬಾಯೊಳಗೆ ರಕ್ತವನೆ ೭ರೆಯಿಸುವಂದ 
ದಿಂದ ಭಿಕ್ಷಾಟನವನೆಳಗಬೇಕಭವ (ಬಕ್ಕು. ೨-೨-೩೭); ದೇವನುತ್ಸವದಿಂದ 
ಭಿಕ್ಷಾಟನಕ್ಕೆ ನಡೆದ ಠೀವಿಯನದೇವೊಗಳೆ. ನು (018. ೧-೦೦): [ಸಂ,] 
ಭಿಕ್ಷಾಟನಂಗೆಯ್‌ (ಕ್ರಿ). ಭಿಕ್ಷೆಗಾಗಿ ತಿರುಗು; ಯಾಚನೆಗಾಗಿ ಮನೆಮನೆಗೆ 
ಹೋಗು ; ತಿರುಪೆ ಬೇಡು: ಭಿಕ್ಷಾಟನಂಗೆಯ್ಯಬೇಕೆಂದು , ಮನಸಂದು 
ಗುಹ ಗಣಪರುಗಳಯ್ಯ ಸಿಂಗರಮದನು (ops. 9-03), 


[CA 

ಭಿಕ್ಷಾಟನೆ (ನಾ). ಎ ಭಿಕ್ಷಾಟನ : ಐಶ್ವರ್ಯ ಕಳೆದುಕೊಂಡವರಿಗೆ, ನಿರ್ಗತಿಕ 

ರಾದವುಗೆ ಈ ಭಿಕ್ಷಾಟನೆಯೇ ಆಶ್ರಯ (6೫3. 3 ಕ್ರಸ್ಕಾನನ). 
[ಸಂ. ಭಿಕ್ಷಾಟನೆ] 

ಭಿಕ್ಷಾನ್ನ (ನಾ). ೧. ಭಿಕ್ಷೆಯಿಂದ ದೊರಕುವ ಅನ್ನ ; ಮನೆಮನೆಗೆ 
ಹೋಗಿ ಬೇಡಿ ತರುವ ಅನ್ನ. ಆಹಾರ; ಭಿಕ್ಷಾನ್ನಮನುಂಡಾ ಭಾಳಾಕ್ಷಂ 
ಸೌರಾಷ್ಟ್ರಸತಿಗತುಳಗ:ಗ್ಗುಳಮಂ ಸುಕ್ಷಮೆಯಿಂದರ್ಪಿಸುತೊಳ್ಳಕ್ಷಯಸುಖ 
ದೊಳ್ಳನೋಹಿಲಂ ಪಡೆದಿರ್ದಂ (ಉರ್ಮಿ. 00-40) ; ಇವಂಗೆ ಭಿಕ್ಷೆಯನಿಕ, 
ದೊಡೆ ತಾನೆ ಪೊಜಮಟ್ಟು ಪೋಪನೆಂದು ಭಿಕ್ಷಾನ್ನಂ ಪುಟ್ಟದಂತೆಸಗಲು 
(ವೃತಂ: ೨೯-೮೬ ವ) ; ಈ ವಜ್ರವನ್ನು ಕೊಂಡುಕೊಂಡರೆ ನನಗೆ ಮುಂದೆ 
ಭಕ್ಷಾನ್ನವೇ ಗತಿ (ಹತ. ೨೭). ೨. ಬೇಡಿದವರಿಗೆ ನೀಡುವ ಅನ್ನ, 
ಆಹಾರ: ನೀಜ್‌ಯೊರ್ವಳನುರಾಗದಿಂ ಭಿಕ್ಷಣ್ನಿಪುಂ ತಂದು ನಿಡಿ 
ನಿಂದಾಸಲ್‌ (ಅಕ, ೨-೩೬); ಅಲ್ಲಿ ನಮ್ಮ ಜನ ಬೇಕಾದಷ್ಟು ಇರಬೇಕಲ್ಲವೆ. 
ಭಿಕ್ಷಾನ್ನ ಹಾಬವುದಕ್ಕೆ ? (ಹೂಸ ೬0... [4] 

ಭಿಕ್ಷಾಪಾತ್ರ (ನಾ). ೧. - ಭಿಕ್ಷಾಪಾತ್ರೆ, ೨. ಭಿಕ್ಷಾಪಾತ್ರೆಯನ್ನು 
ಹಿಡಿದವನು; ಶಿವ : ಎಲ್ಲಿಂದ ಬಂದನೋ ಈ ಮೋಹನದ ಸಿದ್ಧಂ ಸತ 
ತಾನೆಲ್ಲಿಂದ ಬಂದನೋ ವಿಸ್ಮಯಾಕಾರ ಕಾರುಣಿಕ ಭಿಕ್ಷಾಪಾತ್ರನು 
(ems 3-0). [6] 

ಭಕ್ಷಾಪಾತ್ರೆ (ನಾ). ಭಿಕ್ಷೆ ಬೇಡಲು ಉಪಯೋಗಿಸುವ ಪಾತ್ರೆ ; ತಿರುಪೆ 
ಗಾಗಿ ಹಿಡಿದುಕೊಂಡು ಹೋಗುವ ಪಾತ್ರೆ : ಭಿಕ್ಷಾಪಾತ್ರೆ ಹಿಡಿಯುವ 
ಜನೆ ಇನ್ನೂ ನಮ್ಮಲ್ಲಿ ಡಮೆಯಾಗಿಲ್ಲ (ರೊಂ). [೫9. ಭ್ಲೀಂಪುತ್ರ 


ಭಿಕ್ಷಾಶನ 


ಭಿಕ್ಷಾಶನ (ನಾ). ಎ ಭಿಕ್ಷಾನ್ನ ೧: ತಂದ ಭಿಕ್ಷಾಶನವನೈವರು ನಂದನರು 
ತಾಯಿಗೆ ನಿವೇದಿಸಲು (ಕುರಣಿ. ೦೦-೪): [ಸಂ.] 
ಭಿಕ್ಷಿಸು (ಕ್ರಿ). ತಿರುಪೆ ಬೇಡಂ ; ಯಾಚಿಸು ; ಭಿಕ್ಷೆಬೇಡು : ಅಜನ 
ಕಪಾಲವಂ ಪಿಡಿದಸಮನೇತ್ರನು ಭಿಕ್ಷಿಸುವನೆಂದುಸುರ್ವನು (08ತ್ಯ. ೩೭-೨೨). 
[ಭಿಕ್ಷ + -ಇಸ್ಕು] 
ಭಿಕ್ಷು (ನಾ). ೧. ಭಿಕ್ಷೆ ಬೆಸಡುವವನು ; ಯಾಚಕ ; ಭಿಕ್ಷುಕ : ಮಿಜುಪ 
ಪಳಿಕಿನ ಕುಂಡಲವ ಕಿವಿಯೊಳಿಂಬಿಟ್ಟು . . , ಮೆಟ್‌ಯೆ ಫಣೆಯೊಳು 
ತ್ರಿರೇಖೆಯ ಬೊಟ್ಟು ಭಿಕ್ಷುವೇಷವ ತಾಳ್ವನಳ್ತಿವಟ್ಟು (0೫. ೦-೦೦)" 
೨. ಸಂಸಾರದಲ್ಲಿ ವಿರಕ್ತನಾಗಿ ಭಿಕ್ಷೆಯಿಂದ ಪ್ರಾಣಧಾರಣೆ ಮಾಡಿ 
ಕೊಂಡು ಮೋಕ್ಷಕ್ಕಾಗಿ ಪ್ರಯತ್ನಿಸುವ ಸಂನ್ಯಾಸಿ ; ನಾಲ್ಕನೆಯ 
ಆಶ್ರಮವನ್ನು ಕೈಗೊಂಡಿರುವ ತಪಸ್ವಿ ; “ಪರಾಶರ, ೩ ಬ್ರತೀ, “ಕಃ 
ತಾಮಸ ರ ತಪಸ್ವಿ” (ಕಡು, ೬6-೩5). ೩. ಬೌದ್ಧ 
ಸಂನ್ಯಾಸ ನಾನು ತಂದೆಯ ಬಲಾತ್ಯಾರಕ್ಕಾಗಿ ಭಿಕ್ಷು ಆಗಲಿಲ್ಲ 
(5ರ. 1 08೭); ಆನಂದ ಏಳಿನ್ನು ಭಿಕ್ಷುಗಳನೆಚ್ಚರಿಸು (ಕಣಣ: ೬೩-೦); 
ಸ್ತೂಪಗಳಲ್ಲಿ ಭಿಕ್ಷುಗಳು , ೬ ಮೆರವಣಿಗೆಯಲ್ಲಿ ಹೋಗುತ್ತಿರುವ ಶಿಲಾ 
ಶಿಲ್ಪಗಳು ಬೆ:ಕಾದಷ್ಟು ದೊರತಿದೆ. (ಕಾಸಗಿ, $9). ೪. ಜೈನ ಸಂನ್ಯಾಸಿ; ಐ 
“ಸ್ಯಾ ಸಿ. ಇವರಲ್ಲಿ ನಾಲ್ಕು ವಿಧ;- ೧. ಅನಗಾಸ. ೨. "ಯತಿ. 
೩, ಮೊ. ೪. ಯಷಿ” (ತೈತಕೋ- ೦೯೪) [ಸಂ.] 
ಭಿಕ್ಷುಕ (ನಾ). ೧. ಭಿಕ್ಷೆಯನ್ನು ಬೇಡಿ ಜೀವಿಸುವವನು ; ತಿರುಕ; 
ಯಾಚಕ : ಪುರಹರನು ಭಿಕ್ಷುಕನಾಗಿ ದ್ವಾರಾವತಿಗೆ ಬಂದ ಪರಿಯನದ 
ವರ್ಣಿಸುವೆನು (0:5: ೦ ಸನ). ಪಿ. ವಿರಕ್ತ; ಸಂನ್ಯಾಸಿ; ಈ 
ದೇಗುಲಮನೊಳಪುಗಲ್ವೇಡ ನೀನೆಂದೊಡಂ .ಗರ್ವಂ ತಳ್ತಾಮೆಂದುದಂ 
ಲೆಕ್ಕಿಸದೊಳಪುಗುವಂ ಭಿಕ್ಷುಕಂಗೇಕಿವಂಗೀ ಪಂತಂ (ಕೃತಂ: 3೯-೫). 
೩. ಜೈನಯತಿ ; ಸಂನ್ಯಾಸಿ ; ಶ್ರವಣ : ಆರ್ಹತದೊಳ್‌. . . 
ಬ್ರಹ್ಮಜಾರಿಯುಂ ಗೃಹಸ್ಥನುಂ ವಾನಪ್ರಸ್ಥನುಂ ಭಿಕ್ಷುಕನುಮೆಂದು 
ನಾಲ್ವರಪ್ಪರ್‌ (೫ನೂಕ. ೨೨೭) ; ತದಾಶ್ರಮಿಯಪ್ಪ ಲೋಹಿತಾಶ್ವನೆಂಬ 
ಭಿಕ್ಷುಕಂ ಬಂದು ಚಾರುದತ್ತನ ಸಮಕ್ಷದೊಳಿರ್ದೆತ್ತಣಿಂ ಬಂದಿರೆತ್ತ 
ಪೋವಪಿರ್‌ ಎಂಬುದುಂ (ತೇಬಿಫೆ. ೪-6೪ °). [ಸಂ] 
ಭಿಕ್ಷುಕಿ (ನಾ). ೧. ಭಿಕ್ಷೆಯನ್ನು ಬೇಡಿ ಜೀವಿಸೇವವಳು ; ಯಾಚಕಿ: 
ತೆಗೆದುಕೋ! ಭಿಕ್ಷುಕಿ! (0303 ೨೨%.); ತಿಂಮನ ಮನೆಯ ಬಾಗಿಲಲ್ಲಿ ಭಿಕ್ಷುಕಿ 
ಯೊಬ್ಬಳು ಕೂಗುತ್ತಿದ್ದಳು (ಹನ್ನುತ 00೬). ೨. ಜೈನ ಸಂನ್ಮಾಸಿನಿಸ 


“ಶ್ರವಣಾ, ಭಿಕ್ಷುಕ ಮುಂಡಾ_ಈ ೩ “ಕಂತಿ” (has. 
6 [ಸಂ. ಭಿಕ್ಷುಕೀ) 
ಭಿಕ್ಷುಣಿ (ನಾ). ಬೌದ್ಧಸಂನ್ಯಾಸಿನಿ: ಇಂಥ ದಿದ್ಕವಾದ ದೃಷ್ಟಿಯ 


ಭಗವಂತ ತಾನು ತನ್ನ ಶಿಷ್ಯಃ ರ ಸಂಗವನ್ನು ಸ್ಥಾಪಿಸಿದ ಬಹುಕಾಲಕ್ಕಾದರೂ 
ಸ್ತ್ರೀಯರನ್ನು ಭಿಕ್ಷಣಿಯರನ್ನಾ ಗಿ ಸ್ವೀಕಯಿರಲ್ಲ್ಲ (ಉತುರ, ೦೬); ಬುದ್ಧ, 
ಧರ್ಮ, ಸಂಘಗಳಿಗೆ ಶರಣಾಗುವುದರಿಂದ ಭಿಕ್ಷುಗಳೂ ಭಿಕ್ಷುಣಿಯರೂ 
ಮುಕ್ತಿ ಪಡೆಯಬಹುದೇ ಹೊರತು ಅವನ ಸ್ಥಾನವನ್ನು ಪಡೆಯುವುದು 
ಸಾಧ್ಯವಿಲ್ಲವೆಂಬ ಭಾವನೆ (ತಕ್ಕಶ್ರಾ- ೦೬೪; ಪ್ರಾಯಶಃ ಇದು. ಭಿಕ್ಷುಣಿ 
ಮತ್ತು ದೇವದಾಸಿಪದ್ಧತಿಯಿಂದ ಪ್ರಾರಂಭಿಸಿರಬಹುದು (ಯಂತೆ. ೬೦). 
[ಸಂ. ಭಿಕ್ಷುಣೀ] 

ಭಿಕ್ಷೆ (ನಾ). ೧. ತಿರಿಯುವುದು; ಬೇಡುವುದು ; ತಿರುಪೆ ; ಯಾಚನೆ : 
“ಯಾಚ್ನಾ, ಭಿಕ್ಷಾ: ಅರ್ಥನಾ, ಆರ್ದನಾ-೪ ಬೇಡುವಿಕ್ಕೆ ಕೇಳುವಕೆ, 
ತಿರಿದಾಡುವಿಕೆ” (ಸಿರ್ಕಾಂತಿ. ೩5): ಗ್ರೀವಾ, ಭಿಕ್ಷಾ--ಎಂಬೆರಡು ಶು ರಿಂಗಳ್ಳಿ 
ಗ್ರೀವ, ಗ್ರೀವೆ, ಭಿಕ್ಷ, ಭಿಕ್ಷೆ ಎಂದು ನಿಲಸುವುದು (ಕನುಡ. ಆ ಶ್ರಯೋ). 
ವಿ. ಬೇಡಲು ಬಂದವರಿಗೆ ಕೊಡುವ ದಾನ,-ಅನ್ನ. ವಸ್ತ್ರ. ಹಣ 


೬೭೫೧ 


ಭಿತ್ತಿಚಿತ್ರ 


ಮೊದಲಾದುವು : ಕರೆದು ಭಿಕ್ಷೆಯ ನೀಡೆ ಗೋಪ್ಯಮ್ಮ ನಿಮ್ಮ ತರಳ 
ಗೋವಾಲನಿಗೆ (ಫ್ರ19ರ. ೩-೦೩೨ ಶ್ಲೂರಿ); ಇವಂಗೆ ಭಿಕ್ಷೆಯನಿಕ್ಕದೊಡೆ ತಾನೆ 
ಪೊಜಮಟ್ಟು ಪೋಪನೆಂದು ಭಿಕ್ಷುನ್ನಂ ಪುತ್ಚಿದೆಂತೆಸಗಲು (ಠಂ. 3-೩ ವ) 
೩, ಸಂನ್ಯಾಸಿಗಳು ಮತ್ತು ಮಠಾಧಿಪತಿಗಳಿಗೆ ನೀಡುವ ಭೋಜನ: 
ಇಂದು ಸ್ವಾಮಿಗಳನ್ನು ನಮ್ಮ ಮನೆಗೆ ಭಿಕ್ಷೆಗೆ ಕರೆದಿದ್ದೆವು (69). 
ಭಿಕ್ಷಿನಿಡು-ಬೇಡಲು ಬಂದವರಿಗೆ ಏನನ್ನಾದರೂ ಕೊಡು ; 
ತನ್ನ ಹೃದಯವನ್ನೇ ತಂಡುಲರೂಪವಾಗಿ ಭಿಕ್ಷೆನೀಡಿದಳು (640೫. 00). 
ಭಿಕ್ಷೆ ಬೇಡು. ಯಾಚನೆ ಮಾಡು; ತಿರಿ; ಮುಂದಿನ ಮನೆಗೆ ಹೋಗಿ 
ಭೀಕ್ಷೆಬೇಡು (ಕ್ರತು. ೨೭). [ಸಂ. ಭಿಕ್ಷಾ] 
ಭಿಡಿಯ 'ಬಿಡೆಯ್ದ' ನೋ. 
ಭಿಡೆಯ 'ಬಿಡೆಯ್ಯ' ನೋ. 
ಭಿತ್ತ (ನಾ). ಚೂರು; ಖಂಡ : “ಭಿತ್ತಂ, ಶಕಲಂ: ಖಂಡಂ.: ಅರ್ಧ 
೪ ಮುರುಕು ಜೂರುಗಳ ಹೆಸರು” (ಸಂತಿ. 3). [ಸಂ.) 
ಭಿತ್ತರಿ (ನಾ). ಖಡ್ಗಯುದ್ಧದಲ್ಲಿ ಒಂದು ವರಸೆ: ಬಂಡಿಕೋಲಿನ 
ಕೆಳಗಡೆಯಲ್ಲಿ ಬಂಡಿಕೋಲಿನಿಂದ ಮುಟ್ಟಿಸಿ ಭ್ರಮಣವನ್ನು ಮಾಡಿ ತೊಡೆ 
ಯನ್ಲಿ ಏಟು ಆವದು ಅದು ಭಿತ್ತರಿಯೆಂದು ಸಮ್ಮತವು (6ಕ್ಮರೀ, 8-೬೦) - 
“ತಳಭಿತ್ತರಿ” ಪರಾ. [₹?] 
ಭಿತ್ತಿ (ನಾ). ೧. ಮುರಿಯುವುದು ; ಒಡೆಯುವುದು ; ಬೇರ್ಪಡಿಸು 
ವುದು. ೨. ಚೂರು; ಮುರುಕು; ತುಂಡು. ೩. ಒಡೆದು 
ಹೋಗಿರುವ ಅಥವಾ: ಭಾಗವಾಗಿರುವ ಯಾವುದಾದರೂ ವಸ್ತು. 
೪. ಬಿರುಕು; ಸೀಳು; ಛಿದ್ರ. ೫. ಗೋಡೆ; ಕುಡ್ಕ ಕ 
“ಭಿತ್ತಿಃ, ಕುಡ್ಕಂ-೨ ಗೋಡೆಯ ಹೆಸರುಗಳು” (ಸಿದ್ಯಾಂತಿ- ೪); ಇದಿರೊಳ್‌ 
ಪೊಳೆವ ಪಳುಕಿನ ಭಿತ್ತಿಯಂತೆ ಸುತ್ತಿದ ನೇತ್ರದುಕೂಲದೊಳೆಂ (ರಾ. 
೬೫); ಭಿಶ್ತಿ ಮೂಅಲ ಮೇಲೆ ಚಿತ್ರ ಬರೆಯಿತ್ತು (68. ೪-೪0), 
೬. ಚಿತ್ರವನ್ನು ಬರೆಯುವ ಮೂಲ ಆಧಾರ ; ಹಲಗೆ, ಬಟ್ಟೆ, 
ಗೋಡೆ ಮೊದಲಾದ ಸಾಧನ : “ಭಿತ್ತಿಯನೆ ಪುಸ್ತಕಂ" (ಭೂಗಣ. 
೦೬-೦3); ಭಿತ್ತಿಯಿಲ್ಲದೆ ಬರೆಯಬಹುದೆ ಚಿತ್ತಾರವ ಬಿತ್ತಿ ಬೆಳೆಯಬಹುದೆ. 
ಧರೆಯಿಲ್ಲದೆ (ಸನ. ೩೪6); ಭಿಶ್ತಿಯೊಂದಿಲ್ಲದಿರೆ ಚಿತ್ರದೆಂತಿರಲಹುದು ? 
ಚಿತ್ರಎಲ್ಲದೆ ಭಿತ್ತಿ ಸೊಗಸಹುದೆಂತು ? (ತುಂಕುಕ, 008). ೭. ಮೂಲ; 
ತಳ ; ಅರ್ಚನೆಯವನರ್ಚಿಸಿದಲ್ಲಿ ಪುಣ್ಯದ ಫಲ ಭಕ್ತಿಯಿಂ ದ್ರವ್ಯವ 
ಕೊಡುವುದು ಮುಕ್ತಿಲೋಕದೊಳಗು ಈ ಉಭಯದ ಭಿತ್ತಿಯನಣ"ದು 
ನಿತ್ಯವ ತಿಂದವಂಗೆ ಏನೂ ಎನಲಿಲ್ಲ (ಕೋನಾ- 0೬-೬೦). ೮. ಜೀವನ 
ನಡೆಸಲು ಅಥವಾ ದೇವತೋತ್ಸವಾದಿಗಳು ನಡೆಯಲು ಸ್ಟಾ ನಿ ಪಿಸುವ 
ಆಧುರಭೂತವಾದ ಶಾಸನವುಳ್ಳ ಭೂಮಿ, ಇಡುಗಂಟು 
ಮೊದಲಾದುವು; ಆಶ್ರಯನಿಧಿ: ಉತ್ಸವಗಳು ನಡೆಯೆತಕ್ಕೆ ಬಗೆ ನಮ್ಮ 
ಹತ್ತು ಮಂದಿ ಒಪ್ಪಿ ಭಿತ್ತಿ ಮಾಡಿ ಕೊಟ್ಟಿರುವುದೆ:ನೆಂದರೆ (ಬಕ. 1x (6) 
6ಕೇಕ- 00೭ ೬; 802). ೯. ಹಿನ್ನೆಲೆ: “ಮುಂದುಗಡೆ ಇರುವ ಮಖ್ಯ 
ವ್ಯಕ್ತಿಗಳಿಗೆ ಅಥವಾ ವಸ್ತುಗಳಿಗೆ ಪ್ರಾಧಾನ್ಯಕೊಡುವಂಥ ದೃಶ್ಯ .'.. 
ಹಿನ್ನೆಲೆ ; ಭಿತ್ತಿ, ಮರೆ; ಅಪ್ರಸಿದ್ಧಿ' ” (Back-ground:seota): [ಸಂ.] 
ಭಿತ್ತಿಚಿತ್ರ (ನಾ). ಗೋಡೆಯ ಮೇಲೆ ಬರೆದಿರ:ವ ಚಿತ್ರ: ಭಿತ್ತಿ 
ಚಿತ್ರಾಳೋಕೇವಿನೋದದಿಂ, , . ರಯ್ಯಮೆನಿಸಿತ್ತು ರಸ 
(ತತೃಶು- ೯೬): ಪ್ರಕೃತ ಅವಲೋಕನದಲ್ಲಿ . . , ಚೋಳರ ` ಕಾಲಗಳ 
ವನಿಗೆ, ಆ ಮೇಲೆ ತಿರುವಾಂಕೂರು ಕೊಚ್ಚಿ ಇ ತ್ರಿಚಿತ್ರಗಳಿಂದ ಲೇಪ್ಪಾ 
ಕಲೆಯ ವರೆಗೆ. . . ಪರಿಚಯ ಮಾಡಿಕೊಡಲು ಉದ್ದೇಶಿಸಲಾಗಿದೆ (ಭರದ. 


೫೨೨): ಆಸತ4ಗರರ ಲ್ಲ ಭಿತ್ತಿಚಿತ್ರಗಳಿರುವ. ಸಂಗತಿ ಅನೇಕರಿಗೆ 
ತಿಳಿದದ್ದೇ (೫೫೧. ೦೨). [ಸಂ.] 


ಭಿತ್ತಿದೋಪ 


ಭಿತ್ತಿದೋಷ (ನಾ). [ಕಾವ್ಯಮಾ] ಒಂದು ಬಗೆಯ ಕಾವ್ಯದೋಷ ; 
ಸಂಧಿ ಮಾಡಬೇಕಾದ ಸ್ಥಳದಲ್ಲಿ ಸಂಧಿಯನ್ನು ಮಾಡದಿರುವುದು; 
ವಿಸಂಧಿ ; ಮುನ್ನಂ ಪೇಟಸ್ಥಿರ್ದರ್ಥಂ ಭಿನ್ನಪ್ರಸ್ತಾರ ಭಿತ್ತಿದೋಷಿನು 
ಗತಂ (10; ೦-೯೭): p “ಜನಪತಿಗೆ ಒಸಗೆಯಂ ಪುರಜನಮೆಲ್ಲಂ 
ಬೀಯಿತಿರ್ಪರಾಗಳ್‌ ತಾಮುಂ” ಎಂಬಲ್ಲಿ "ಜನಪತಿಗೊಸಗೆಯಂ' 
ಎಂಬುದನ್ನು, ಒಂದು ಮಾತ್ರೆ ಕಡಮೆ ಬೀಳುವುದೆಂದು ಕವಿ 
"ಜನಪತಿಗೆ ಒಸಗೆಯಂ' ಎಂದು ಬಿಡಿಸಿದ್ದಾನೆ. ಹೀಗೆ ಒಡೆಯ 
ಬಾರದ ಸ್ಥಳದಲ್ಲಿ ಒಡೆದರೆ ಭಿತ್ತಿದೋಷ- [9] 
ಭಿತ್ತಿಪತ್ರ (ನಾ). ಯಾವುದಾದರೂ ಒಂದು ವಿಷಯವನ್ನು ಪ್ರಚಾರ 
ಮಾಡುವುದಕ್ಕಾಗಿ ಜನರಿಗೆ ಚೆನ್ನಾಗಿ ಕಾಣಲೆಂಬ ಉದ್ದೇಶದಿಂದ 
ಗೋಡೆಗಳಿಗೆ ಅಂಟಿಸುವ ಪತ್ರ; ಪ್ರಚಾರಪತ್ರ : ಆಕಾಶದ ಬೆನ್ನ 
ಮೇಲೆ ಭಿತ್ತಿಪತ್ರ ಓದಿದೆ (96ರ. ೦೪); ಸಾಂಡರ್ಸ್‌ ಕೊಲೆ ಸಂಬಂಧದ 
ಭಿಶ್ತಿಪತ್ರಗಳನ್ನು ಭಗತ್‌ಸಿಂಗ್‌ ಬರೆದುದೂ ತಿಳಿಯಬಂತು (ಅತ್ಯಾರ್ಶ. 
009); ಈ ಕಾಯಿಲೆಯ ವಿಚಾರವನ್ನು ಭಿತ್ರಿಪತ್ರಗಳ ಮೂಲಕವಾಗಲಿ. . , 
ನಾಗರಿಕರಿಗೆ ಅರಿವಾಗುವಂತೆ ವಿವರಿಸಬೇಕು (ಕಂಕೋ. 60). £ ಇದು 
ಇಂಗ್ಲಿಷಿನ "೩1 ೫06467 ಎಂಬುದರ ಕನ್ನಡ ಅನುವಾದ. [ಸಂ.] 
ಭಿದುರ' (ಗು). ೧. ಮುರಿಯುವ; ಒಡೆಯುವ ; ಸೀಳುವ. (ನಾ). 
೨. ಮುರಿಯುವವನು ; ಒಡೆಯುವವನು : ಮದವದರಿಹಸ್ತಿಮಸ್ತಕಭಿ 
ದುರಂ (ಭಯ)ವಿಧುರನನ್ಯಬಾಣಚ್ಛಿದುರಂ. , . ವೃಷಸೇನಂ (ಗಯ. 
೯೪ ಹ. ಇಂದ್ರನ ವಜ್ರಾಯುಧ; ಅಶನಿ ; “ಪವಿ;, ಅಶನಿಃ, . . 
ಗೌಃ, ಭಿದುರಂ, , . ಶಂಖಿಃ - ಈ ೧೨ ಇಂದ್ರನ ವಜ್ರಾಯುಧದ ಪೆಸರ್‌” 
(ಕಂ;ಯು- ೦೦-೫) ; ' ಅರಿಭೂಭೃದ್ಧಿರಿದುರ್ಗ್ಯಸಂಗಭಿಮರ ಜ್ವಾಳಾನಳಂ 
. ಬಲ್ಲಾಳನೈಪಾಲ ಭೈರವತರಪ್ರೋದ್ಯತ್ವ )ತಾಪಾನಳಂ (6. ೪, 
ಕರೂರು. 0೯-33 ; 1218); ಠಾವು ಗೋಚರಮಾಗದರೆ ಕೋಪ ವೆ್ಗ್ಗಳಿಸಿ. 
ಶೀವಿ ಭಿದುರೋಪಮಿತಶಬ್ದವೇಧಿಯ ತೆಗೆದು ಠಾವವನ್ನರಿದು ಕೊಂದವೆ 
ನೆನಲು (ಕಣ. ೦-೦-೪). - ೪. ವಜ್ರಾಯುಧವನ್ನುಳ್ಳವನ್ನು 
ಇಂದ್ರ; ದೇವೇಂದ್ರ: ಅರಿರಾಯಗರ್ವಪರ್ವತದಳನಭಿದುರನುರುತರವಿಪಕ್ಷ 
ಪ್ರಬಲಸೇನಾಬ್ಶಿ ಬಾಡಬಂ (ಉತ, ೦-೦-೪). ೫. ಸುಲಭವಾಗಿ 
ಒಡೆ ಯುವಂತಹುದು; ಭಂಗುರವಾದುದು. ೬. ಬೆರಕೆಯಾದುದು ; 
ಮಿಶ್ರವಾದಂದು-. ೭. ಆನೆಯ ಕಾಲಿನ ಸರಪಳಿ. ೮. ಸಿಡಿಲು- [ಸಂ.] 
ಭಿದೆ (ನಾ). ೧. ಒಡೆಯುವುದಂ; ಮುರಿಯುವುದು ; ”ಭಿದೆ ಸ್ಫುಟ 
ನಮಕ್ಕುಂ" (ಸಸ್ತುಕೋ, ೦೦೪-೨೨). ೨. ವ್ಯತ್ಯಾಸ ; ಭೇದ : ರೂಪನಾಮ 
ಪಿಡಿದು ಭಿದೆಯಂ ಸ್ಥಾಪಿಸಲು (0ನ. ೦೨-೪೦). ೩, ರೀತಿ; ವಿಧ; ಬಗೆ. 
[ಸಂ, ಭಿದಾ] 
ಭಿದ್ಯ (ನಾ).. ದಂಡೆಯನ್ನು ಭೇದಿಸಿಕೊಂಡು ರಭಸದಿಂದ ಹರಿಯುವ 
ಹೊಳೆ ; ಗಂಡುಹೊಳೆ ; ನದ: “ಭಿದ್ಯಃ ಉದ್ಯಃ, ನದ -ಈ ೩ 
ಗಂಡುದೊಟ್‌” (ಕಾಯು ೦೦೦-೪೪). [ಜೂ.] 
ಭಿನ್ನ (ಗು). ೧: ಒಡೆದ; ಮುರಿದ. ೨. ವಿಭಾಗಿಸಿದ ; ಬೇರ್ಪ 
ಡಿಸಿದ. ೩ ಬಿಡಿಸಿದ ; ತೆರೆದ. ೪. ಅರಳಿದ; ವಿಕಾಸಹೊಂದಿದ. 
೫. ಬೇರೆಬೇರೆಯಾದ ; ಪ್ರತ್ಯೇಕವಾದ : ಭಿನ್ನ ಅಂಕಿ ಅಂಶಗಳನ್ನು 
ಹೋಲಿಸುವಾಗ ಪ್ರಶ್ನೆಗಳು ತುಂಬಾ ಸಹಾಯವಾಗುತ್ತವೆ (8ರ. ೨೬೪). 
೬. ವ್ಯತ್ಯಾಸಗೊಂಡ ; ವ್ಯತ್ಯಯಹೊಂದಿದ. (ನಾ). ೭. ಒಡೆದು 
ಹೋದುದು ; ಸೀಳಿಹೋದುದು ; ಹಾಳಾದುದು : “ಭಗ್ಗಮೆನೆ 
ರುಗ್ಗಮೆನೆ ತಿನ್ನಮೆನೆ , . . ಭಿನ್ನಮೆನೆ ಕೆಟ್ಟುದು” (ಮಂಗಣ. ೦೩೬೨-೨೩) ; 
ಜಲವ ನುಂಗಿತ್ತಯ್ಯಾ ಎನ್ನ ಕರವು ಪತ್ರೆಯ ನುಂಗಿತ್ವಯ್ಯಾ ಸ ಶಿಖಿ ಎನ್ನಯ 
ಮಂತ್ರ ಭಿನ್ನವಾಯಿತ್ತು (945. 64೬) ; ಭಿನ್ನವಾದ ಗಡಿಗೆ ಹೊನ್ನು 


೬೭೫೨ 


1s 


30 


40 


ಭಿನ್ನಗಣ್ಣು 


ಕೊಟ್ಟರೆ ಸಮನಾದೀತೆ ? (ಣಂ). ` ೮. ತುಂಡು; ಚೂರು; ಶಕಲ. 
೯. ಬೇರೆಯಾದುದು ; ಪ್ರತ್ಯೇಕವುದುದು ; ಅನ್ಯ : ನೀನೆ ಸರ್ವೇಶ 
ಸರ್ವಗಸರ್ವಾತ್ಮಕ ಸರ್ವಭೂತಮಯ ನಿನ್ನಿಂ ಭಿನ್ನಪಾಗಿರ್ಪ ವಸ್ತುಗಳಲ್ಲ 
(ಗು. ೫-೪) ; ಅಭವನೊಳ್ಳೆರೆದಾ ಮನವುಂ ನೆನಹುಂ ವಾಂಛೆಯುಮನ 
ವರತಂ ಭಿನ್ನಮಿಲ್ಲದಿರ್ಕುಂ ನಿಜದಿಂ (ತಲಾರಿ. 3-೬): ೧೦. ಅರ್ಧಭಾಗ ; 
“ಖಂಡಃ, ಅರ್ಧ; (ರ್ಧಂ), ನೇಮು; ಶಕಲಂ; ಭಿನ್ನಂ, ಸುಮಿ ಈ ೬ 
ಅರ್ಧಂ” (ಕಳಾಯು. ೦೦೮-3೪) ; “ಶಕಲಮೆನೆ ನೇಮಮೆನೆ ಭನ್ನಮೆನೆ 
ಖಂಡಮೆನಲರ್ಥಕ್ಕೆ ನಾಮಂ” (ಕುಂಕರಾ, 03-09, ೧೧- ಕುಂದು; 
ಕೊರತೆ ; ದೋಷ ; ತನ್ನ ಭಿನ್ನವನಜ್‌ಯದೆ ಅನ್ಕರನೆಂಬ ಕುನ್ನಿಯನೇ 
ನೆಂಬೆ ,., , ದೇವಾ. (ಬಸ. 008) ; ದೇವಗೊಂದಿಷ್ಟ್‌ ಭಿನ್ನವಾದರೆ 
ಭಾವಿಸರು (ಥೆ. ಒ-೪೦). ೧೨. ಸೀಳಲ್ಪಟ್ಟವನು ; ಭೇದಿಸಲ್ಪಟ್ಟ 
ವನು ; ನಾಶಮಾಡಲ್ಪಟ್ಟವನು : ನಿನ್ನಿಂ ಭಿನ್ನವಾಗಿರ್ಪ ವಸ್ತುಗಳಿಲ್ಲೀ 
ರಿಪು ಭಿನ್ನನಾದನಿದು ಚಿತ್ರಂ ಪದ್ಮಪತ್ರಾಂಬಕಾ (ಈ: ೩-೪). 
೧೩. ಬೇರೆಯಾದವನು ; ಬೇರೆಯಾದ ವ್ಯಕ್ತಿ: ಭಿನ್ನನಂತಿಸೆ ತೋಟ 
ಭಿನ್ನುಭಿನ್ನನೆನಿಸಿಯೆ ಮೆಜ!ವ ತಿಳಿಯಲಭಿನ್ನನೈ ಮುರವೈರಿ (ಉಣ. 
೯-೩೦). ೧೪. [ಗಣಿತ] ಭಾಗಿಸುವುದು ; ಭಾಗಾಹಾರ ; ಸತ್ತು 
ತಗೆಯಂ ಸಂಪ್ರತಂ ತವೆ ಭಕ್ತಿ ಭಿನ್ನ ಚಿನ್ನದಿತಂ ದಾಪ್ತಭಾಷೆಗಳ ಭಾಗಿ 
ಸೂದೆಂದಟಾ ನೀನವಂ ಬುಧಾ ? (ಕೃತಶಾ- 03-08), ೧೫. [ಸಂಗೀತ] 
ರಾಗ ಜಾತಿಗಳಲ್ಲಿ ಒಂದು ; ರಾಗಜಾತಿಗಳು ಶುದ್ಧ ಭಿನ್ನ ಗೌಡ ಅಷ್ಟ 
ಸಾಧಾರಣ ಸಪ್ತಸಾಧಾರಣ ಷಟ್ಸ ರವೆಂಬಾಲುಜಾತಿಗಳು (ಏರೇಳ, 6೭), 
[ಸಂ.] 

ಭಿನ್ನಂಗೆಯ್‌, ಭಿನ್ನಗೈ (ಕ್ರಿ). ೧. ಸೀಳು ; ನಾಶಮಾಡು: ಲೋಕಾಳಿ 
ಸಂತಾಪಮಂ ಭಿನ್ನಂಗೆಯ್ಯಲೊಡರ್ಚಿ ಪಾಲ್ಗಡಲನೆಯ್ಞಾಲೋಡನಂಗೆಯ್ಮು 
(ಊತ. 3-3 )- .ಭಿನ್ನಗೈ : ೨, ಭೇದಮಾಡು ; ಪಕ್ಷಪಾತವನ್ನು 
ಮಾಡು; ತನ್ನಿನಿಯಳ ತನ್ನೊಡವೆ ಮೈಬಳಗವ್‌ ಭಿನ್ನಗೈಯದೆ ಬೆರಸು 
ವುದು (869: ೩-೪)... [ಭಿನ್ನ 4 ಕೆಯ). “ 

ಭಿನ್ನಕರ್ತೃ (ನಾ). [ವ್ಯಾಕ] ಕ್ರಿಯಾಪದ ವಾಚ್ಯವಾದ ಕ್ರಿಯೆಯನ್ನು 
ಮಾಡುವ ವ್ಯಕ್ತಿಯನ್ನು ಪ್ರೇರಿಸುವವನು ; ಕ್ರಿಯೆಯನ್ನು ನಿರ್ವ 
ಹಿಸುವ ವ್ಯಕ್ತಿಯಿಂದ ಬೇರೆಯಾದ ವ್ಯಕ್ತಿ ; ಪ್ರಯೋಜಕ ಕತಣ್ಯ ; 
ಪ್ರೇರಕ ಕರ್ತೃ : ಭಿನ್ನಕತನ್ಮವಿನೊಳಿಸುವಲ್ಲ (ಕನುರ- ೨೩೦. ಶ್ರಯೋ). 

[ಇಂ.] 

ಭಿನ್ನಕರ್ತಕ (ನು). ೧. ಎ ಭಿನ್ನಕರ್ತ : ಅಥ ಭಿನ್ನಕರ್ತೃಕ ಪ್ರಯೋಗೇ _ 
ಪರ್ಚಿಸು __ ವರ್ಧನೇ: ಬೆರ್ಚಿಸು - ಭಯೇ. (ಕರಣ. ೪). ೨. ಪ್ರಧಾನ 
ಕ್ರಿಯೆಯ ಕತಣ್ಯವಿನಿಂದ ಭಿನ್ನವಾದ ಕತ್ಸಿವನ್ನು ಹೊಂದಿರುವ 
ಅಪೂರ್ಣಕ್ರಿಯಾಪದ : ಅಪೂರ್ಣಕ್ರಿಯಾಪದಗಳು ... ಇವುಗಳಲ್ಲಿ 
ಏಕಕತನೃಕ್ಕ ಭಿನ್ನಕತನೃಕ ಎಂದು ಎರಡು ವಿಧೆಗಳಿವೆ , , . ಕಡೆದೊಡೆ 
ಪಾಲ್ಗಡಲ್‌ ವಿವಿಧ ವಸ್ತುವನೀಯದೆ ಎಂಬಲ್ಲಿ ಕಡೆವ ಕ್ರಿಯೆಯೂ ಈವ 
ಕ್ರಿಯೆಯೂ ಒಂದೇ ಕರ್ತವಿನಿಂದ ಆದುವಲ್ಲ ; ಭಿನ್ನಕರ್ತಕವಾದುವು 
(ತೃರಿತಿ- ೪೯)- [ls 

ಭಿನ್ನಕುಂಭ (ನಾ)- ಒಡೆದ ಗಡಿಗೆ, ಮಡಕೆ : ಭಿನ್ನಕುಂಭದೊಳೆಅಕದುದಕ 
ದಂತೆ ನೆಳೆಲುಗೆಟ್ಟ ಮಹೀಜದಂತೆ (ಅಪು. ೬೦-೩೦). [ಸಂ.7 

ಭಿನ್ನಕೌಶಿಕಿ (ನಾ). [ಸಂಗೀತ] ಒಂದು ರಾಗದ ಹೆಸರು ; ಭಿನ್ನಷಡ್ಡ 
ಭಿನ್ನತಾನ ಭಿನ್ನಕೌಶಿಕಿ ಮಧ್ಯಭಿನ್ನವೆಂದು ನಾಲ್ಕು ರಾಗಂಗಳು ಗೌಡ 


ಜಾತೀಯಂಗಳು (ಏನೀ. 3೩0). [ಸಂ. ಭಿನ್ನಕೌಶಿಕೀ] 
ಭಿನ್ನಗಣ್ಣು (ನಾ). ತಪ್ಪುದೃಷ್ಟಿ ; ಸರಿಯಲ್ಲದ ನೋಟ : ತನ್ನಲ್ಲಿ ತಾ 
ಸುಯಿಧಾನಿಯಾಗಿ ನೊ:ಡಲಜ್‌ಯದೆ ಭಿನ್ನಗಣ್ಣಲಿ ನೋಡಿಹೆನೆಂದು ತಮ್ಮ 


ಭನ್ನಗೈ 
ಮಲಕದು ಇನ್ನುಂಟಿಂದು ಅಜಸುವ ಅಣ್ಣಗಳಿರು ನೀವು ಕೇಳಿರೋ 
(9ಗರ. 0-30), [ಭಿನ್ನ ಕಣ್ಣು (ನ ಕಣ್‌)] 
ಭಿನ್ನಃ ಗೈ 'ಭಿನ್ನಂಗೆಯ್‌' ನೋ. 
ಭಿನ್ನತಾನ (ನಾ)- [ಸಂಗೀತ] ಒಂದು ರಾಗದ ಹೆಸರು: ಭಿನ್ನಷಡ್ಡ 


ಭಿನ್ನತಾನ ಭಿನ್ನಕೌಶಿಕಿ ಮಧ್ಯಭನ್ನವೆಂದು ನಾಲ್ಕು ರಾಗಂಗಳು ಗಾಡ | 5 


ಜಾತೀಯಂಗಳು (ಬೇಕ. ೨೩೬). [ಸಂ.] 

ಭಿನ್ನತೆ (ನಾ). ಬೇರೆಬೇರೆಯಾಗಿರುವಿಕೆ ; ವ್ಯತ್ಯಾಸ ; ಮನುಷ್ಯನಲ್ಲಿ 
ಸಾಹಸ, ಹೇಡಿತನ ಮುಂತಾದುವು ಸ್ನಾಯುಸಂಸ್ಥಾನದ ಭಿನ್ನತೆ 
ಯಿಂದುಂಟ್ಮಾಗುತ್ತದೆ. (3(ನಾತ್ಮ. ೩೭) ; ಕಲಿಯುವ ಭಾಷೆಗೂ ಆಡುವ 
ಭಾಷೆಗೂ ತುಂಬ ಭಿನ್ನತೆ ಇದೆ (8ರ. 03೪)... (ಸಂ. ಭಿನ್ನತಾ) 

ಭಿನ್ನಪಂಚಮ (ನಾ). [ಸಂಗೀತ] ಒಂದು ರಾಗದ ಹೆಸರು : ಗಾನ 
ಸಾಮವರಾಲಿಯ ಮೇಳದಲ್ಲಿ ಪೂರ್ವವರಾಲಿ(ಕಾ), ಭಿನ್ನಪಂಚಮರಾಗ 
ಹೀಗೆ ಎರಡು ರಾಗಗಳನ್ನು ಹೇಳಿದೆ (ಕತ್ತ. ೦೨). [ಸಂ.] 

ಭಿನ್ನಪದ (ನಾ). (ಮ್ಯಾಕ] ಸಮಾಸವಾಗದೆ ಇರುವ ಬೇರೆಬೇರೆ 
ಪದ ; ವ್ಯಸ್ತಪದ : ಭಿನ್ನಪದದೊಳಂ ಸಮಾಸಪದದೊಳಂ ಣಕಾರಕ್ಕೆ 
ಪರಮಾದ ನಕೂರಂ ಣಕಾರಮನೆಯನ್ನುಗರಂ (ಕನು. 01೮ ರ್ಮ). [ಸಂ.] 

ಭಿನ್ನಪಾಠ (ನಾ). ಸಂಪಾದಿತ ಗ್ರಂಥಗಳಲ್ಲಿ ಸೂಚಿಸಿರುವ ಬೇರೆ ಪಾಠ: 
ಪಾಠಾಂತರ ; ಇಲಿ ನಮಗೆ ಎರಡು ಪಾಠಗಳಲ್ಲಿ ಒಂದನ್ನು ಆಯುವ 


ಅವಕಾಶವಿದೆ. ಇವುಗಳನ್ನು ಭಿನ್ನಪಾಠಗಳಂ. (1೩1೩೫) ಎಂದು 
ಕರೆಯುತ್ತಾರೆ (ಉರಕ- ೫4). [ಸಂ.] 


ಭನ್ನಪಂಠವಾಹಕ (ನಾ). ಒಂದು ಮೂಲಪ್ರತಿಯಿಂದ ಜನ್ಯವಾಗಿರ 
ಬಹುದಾದ ಪಾಥಾಂತರಗಳನ್ನುಳ್ಳ ಹಸ್ತಪ್ರತಿಗಳಲ್ಲಿ ಒಂದು : 
ಇದರೆಡರಲ್ಲಿ ಒಂದು "|" ಪಾಠವಾಗಿರಬಹುದು. ಇಂಥ ಸಂದರ್ಭಗಳಲ್ಲಿ 
' ಮತ್ತು '" ಗಳನ್ನು "2" ಮೂಲಪ್ರತಿಯ ಭಿನ್ನಪಾಠವಾಹಕಗಳು. 
(variant bearers) ಎಂದು ಕರೆಯಬಹುದು (ಉರ: ೫). [ಸಂ.) 
ಭಿನ್ನ ಭಾಜನ (ನಾ). ೧. ಮಡಕೆಯ ಚೂರು; ಓಡು; ಬೋಕಿ: 
ವಿದ್ಣಾನಮಾತ್ರಮೆ ತತ್ತ್ವಮಾತ್ಮಾದ ತತ್ತ್ವಮಿಲ್ಲೆಂಬ ನಿನ್ನ ಮಾತು 
ಭಿನ್ನಭಾಜನೂಮಾನಮೆಂದು ಸಂಭಿನ್ನಮತಿಗಂ ಪ್ರತಿಭಾಭಂಗಮಂ ಮಾಡಿ 
(60. ೨-೦೦ ಕ). ೨. (ಆಲಂ) ಅಪ್ರಯೋಜಕ ವ್ಯಕ್ತಿ : ಪುತಮಂ 
ಕೈಕೊಂಡೆಡೆಯೊಳ್‌ ಬಿಟ್ಟುವನೆ ಭಿನ್ನಭ ನ (ಶನ. ೧೦-೦೬೦). 
[e.] 
ಭಿನ್ನಭಾವ (ನಾ). ಬೇರೆಯ ಭಾವನೆ ; ಅನ್ಯಭಾವ : 
ಬಿದ್ದ ಆಲಿಕಲ್ಲಂತೆ ಛಿನ್ನಭಾಪವಟ್‌ಯದೆ ಶಿವಾಶಿವಾ 
ನಾನು (ಬಸನ. 


ಎನುತಿರ್ದೆನು 


೪50) 7 ಭಿನ್ನಭಾವಪ್ರಕೃತವಿಕೃತೋತ್ಸನ್ನಭೂತಂಗಳು 
2 « ಪಾರಸತಿಯರ ಮನಸುಗಳು ಮತ್ತೆ (ವಿಸಫು- ೪೦-೬೬) ; ಭಿನ್ನಭಾವ 

ಗಳಲ್ಲಿ ಸಹಾನುಭೂತಿ ಇದ್ದ ಕಾಲದಲ್ಲಿ ಭಾರತದ ಸಂಸ್ಕೃತಿ ಸರ್ವತೋ 
ಮುಖವಾಗಿ ಬೆಳೆಯಿತು (ಭರವ. ೩೬೪). [ಸಂ.] 

ಭಿನ್ನಮುಖ (ನಾ). ವಿರೋಧ: ತನ್ನೆ ಚಿಂತೆಯದೊಂದು ದೈವದ 
ಗನ್ನಗತಕವದೆರಡು ಭಾವದ ಏನ್ನಣೆಯ ಬಗೆ ಮೂಜು ದೆ ಶೈವದ ಭಿನ್ನ ಮುಖ 
ನಾಲ್ಕು (ಕುನ್ಮಾಣ, ೩-3). `ಅಭಿಮುಖ' ಪರಾ. [ಸಂ.] 

ಭಿನ್ನಮಂಹೂರ್ತ (ನಾ). [ಜೈನ] ಒಂದು ಮುಹೂರ್ತ ಅಥವಾ 
ಎರಡು ಫಳಿಗೆಯಿಂದ ಅತ್ಯಲ್ಪ ಕಡಮೆಯಾಗಿರುವ ಕಾಲ ; ಒಂದು 
ಮುಹೂರ್ತದಲ್ಲಿ ಒಂದು ಸಮಯದಷ್ಟು ಕಡಮೆಯಾಗಿರುವ ಕಾಲ: 
ಒಂದು ಮುಹೂರ್ತದೊಳಗಿಂದ ಒಂದು ಸಮಯವು ಕಡಿಮೆಯಾದರೆ. ಅದು 
ಭಿನ್ನಮುಹೂರ್ತವೆನಿಸುವುದು (ಕನನ. ೩೦೬). [ಸಂ.] 

ಭಿನ್ನಯಿಸು 'ಭಿನ್ನಿಸಂ' ನೋ. 


೬೭೫೩ 


ಭಿನ್ನಿಸು 


ಭಿನ್ನರಾಶಿ (ನಾ. ೧. [ಗಣಿತ] ಒಂದು ಪೂರ್ಣಾಂಕವನ್ನು ಒಡೆದರೆ 
ಬರುವ ಭಾಗ ; ಒಂದಂ ಎಂಬ ಸಂಖ್ಯೆಗಿಂತ ಕಡಮೆಯಾದ ಭಾಗ; 
ಕಾಲು. ಅರ್ಧ ಮೊದಲಾದುವು ; ಅಪೂರ್ಣಾಂಕ ; ಭಿನ್ನಾಂಶ : 
ಸುಮಾರು ಕ್ರಿ.ಪೂ. ೨೪೦೦ಕ್ಕೆ ಸೇರುವ ಶಾಸನಗಳಲ್ಲಿ ಪದಾರ್ಥಗಳ 
ಅಳತೆ, ತೂಕ ಮುಂತಾದುವುಗಳೂ, ಬಡ್ಡಿಯ ವ್ಯವಹಾರವೂ | 3 | 
ಎಂಬ ಭಿನ್ನರಾರಿಗಳೂ ಕಂಡುಬರುತ್ತವೆ (144. 8). ೨. ಅಪೊರ್ಣಾಂಕ 
ಲೆಕ್ಕ ; ಭಿನ್ನರಾಶಿಗೆ ಸಂಬಂಧಿಸಿದ ಸಂಕಲನ. ವ್ಯವಕಲನ ಮೊದಲಾದ 
ಲೆಕ್ಕಗಳು: ಸ್ವಾಮಿನಾಥ ಅರ್ಧಗುಟಿಹೊತ್ತು ಕುಳತು ಭಿನ್ನರಾಶಿ 
ಲೆಕ್ಕ ಮಾಡಿದ (ಸಾಮಿಸ್ನೇ- ೫೯). [ಸಂ.] 
39) ಭಿನ್ನರುಚಿ (ನಾ). ೧. ಬೇರೆಬೇರೆ ರೀತಿಯ ರುಚಿ, ಸ್ವಾದ: 
ಸಕ್ಕರೆ. ಉಪ್ಪ, ಎರಡೂ ಭಿನ್ನರು! ಪದಾರ್ಥಗಳು (ರೂಂ). 
೨: ಬೇರೆಬೇರೆ ರೀತಿಯ ಅಭಿರುಚಿ. - ಆಸಕ್ತಿ, ೨ ಅಪೇಕ್ಷೆ : 
ಅವರಿಬ್ಬರೂ ಅಣ್ಣತಮ್ಮಂದಿರಾದರೂ ಭಿನ್ನರುಚಿಯುಳ್ಳ ವ್ಯಕ್ತಿಗಳು (48). 


೩. ಬೇರೆಬೇರೆ ರೀತಿಯ ಅಭಿರುಚಿಯುಳ್ಳ ವ್ಯಕ್ತಿ: ಭಿನ್ನರುಟ 
16] ಗಳಾಗಿ ತಂತಮ್ಮ ಮೆಚ್ಚಿನಿಚ್ಚೆಯ ಪೂಗಳನೆ ಪೊಗಟಃ (ಅಡಕ 00-034 ಐ). 


[ಸಂ.] 

ಭಿನ್ನಲಿಂಗ (ನಾ). [ವ್ಯಾಕ] ಬೇರೆಬೇರೆಯ ಲಿಂಗ ; ಭಿನ್ನಲಿಂಗದ 
ಅನೇಕ ಕರ್ತೃಪದಗಳಿರುವಲ್ಲಿ ಕ್ರಿಯಾಪದಕ್ಕೆ ಕಡೆಯ ಕರ್ತೃಪದದೆ 
ಲಿಂಗವು ಬರುವುದು. ಉದಾ 2 ಅನೆಯುಮರಸನುವುರಸಿಯುಂ ಬಂದರ್‌ 
(60. ae). [ಸಂ.] 

ಭಿನ್ನವಿದ್ಯ (ನಾ). ವಿದ್ಯಾಬಲವನ್ನು ಕಳೆದಂಕೊಂಡವನು : ಬಹು 
ರೂಪದಿಂ ಕಾಡುತ್ತಿರ್ದಸುರಂ ದೀನಜನತಾಕಲ್ಪಾಂಘ್ರಪನಿಂ ಭಿನ್ನವಿದ್ಧ 
ನುಮಭಿನ್ನಸನ್ನಾಹನುಮಾಗಿ ಫೆಅತೆಗೆದು ಪೋಗಿ (ಔಿಂತಿಪು, ೬: 

[ಸಂ, (ಭಿನ್ನ + ವಿದ್ಯಾ 4- -)] 

38 |ಭಿನ್ನಎಸು 'ಭಿನ್ನಿಸು” ನೋ. 

ಭಿನ್ನವೃತ್ತ (ನಾ). [ಛಂದ] ಕಾವ್ಯಗಳಲ್ಲಿ ಉಂಟಾಗುವ ಒಂದು 
ಬಗೆಯ ವಾಕ್ಕದೋಷ ; ಒಂದು ವ್ವ ೈತ್ತದಲ್ಲಿ ನಿಯಮಿತವಾಗಿರುವ 
ಗುರು ಲಘುಗಳಂ ವ್ಯತ್ಯಾಸವಾಗಿ ಅಕ್ಷರವಾಗಲಿ ಮಾತ್ರೆಯಾಗಲಿ 
ಹೆಚ್ಚು ಕಡಮೆಯಾಗುವಿಕೆ ; ಛಂದೋಭಂಗ ; ಸುವಿದಿತ ಯತಿಭಂಗಂ 
ಭಿನ್ನವೃತ್ತಮೆಂದಿಂತು ವಾಕ್ಯದೋಷಮಿದಕ್ಕುಂ (ಕಾವ್ಠಾನ. ೪೩8) ; ಗುರು. 
ಲಘುರಚನೆಗೆ ನಿರ್ದಿಷ್ಟರೂಪಹೀನಾಧಿಕಾಕ್ಷರಂ ಛಂದದೊಳೊಂದಿರೆ. ಭಿನ್ನ 
ವೃತ್ತಮೆಂಬುದು ಮರುಕ್ತಮತ್ಯಂತ ದೋಷಮಕ್ಕುಂ ಕ್ಕ ಸೈತಿಯೊಳ್ಯ 

[5e.] 

ಭಿನ್ನಪಡ್ಡ (ನಾ). [ಸಂಗೀತ] ಒಂದು ರಾಗದ ಹೆಸರು; ಭಿನ್ನಷಡ್ಡ 
ಭಿನ್ನತಾನ ಭಿನ್ನಕೌಶಿಕಿ ಮಧ್ಯಭಿನ್ನವೆಂದು ನಾಲ್ಕು ರಾಗಂಗಳುಂ. ಗೌಡ 
ಜಾತೀಯಂಗಳು (ಂನೇಕ. ೨೩೭) ; ಭಿನ್ನಷಡ್ಜವೆಂಬ ರಾಗವು ಭೂಪಾಲ 
ಮೇಳದಿಂದ ಹುಟ್ಟಿದೆ (ಕತುಶ್ರ. ೬೦)- [ಹಂ.] 

ಭಿನ್ನಾಭಿಪ್ರಾಯ (ನಾ)- ವಿರುದ್ಧಾಭಿಪ್ರಾಯ ; ಅಭಿಪ್ರಾಯಭೇದ : 
ಈ ವಿಷಯಕ್ಕೆ ಇಬ್ಬರಿಗೂ ಭಿನ್ನಾಭಿಪ್ರಾಯ ಬಂದು ಕೊನೆಗೆ ಇಬ್ಬರಿಗೂ 
ಮಾತು ಕೂಡ ನಿಂತುಹೋಗಿತ್ತು (ಸಂಗೀತ, ೦೪) ; ಈ ಬಗೆಯ ಉಚ್ಚ 
ಭಿನ್ನಾಭಿಪ್ರಾಯದಲ್ಲಿ ಯಾವದೇ ನಿರ್ಣಯವನ್ನು ಕೊಡುವುದು ಕಠಿಣ 
ವಾಗುವುದು (ಕರುಣ. 0೪೯). ೫]. 

ಭಿನ್ನಿಸು. ಭಿನ್ನಯಿಸು, ಭಿನ್ನವಿಸು (ಕಿ) ೧. ಬೇರ್ಪಡು; ಸಡಿಲವಾಗು: 
ವಿಪ್ರನುನ್ನತಕಪೋಬಲದೊಳಂಭ್ರಯಂ ಬದಿರಲ್ಕೆ ಭಿನ್ನಿಸದೆ ಬಗದಿರ್ದ 
ಬಲ್ಮೆಗಳ ದಂತಂಗಳುಡಿದುವದನೇನೆಂಬೆನು (ಕೈ 003. ೦8-೬೦): 

'ಯದದ ಕಪ್ಪಿನೊಳು ವಿದ್ಯುತು ಛಾಯ ಭಿನ್ನಿಸಿ ತೋರುವೊಲು 


೧46 ನ). 


30 


(ಕಾರ್ಮಾನ- 16) 


38 


ಭಿನ್ನೋದರ 


(ಕಾಗಕ- 03-೬೨). ೨. ಪ್ರತ್ಯೇಕವಾಗು; ಬದಲಾಗು; ವೃತ್ಮಾಸ 
ವಾಗು; ಭಿನ್ನವಾಗು : ಮುನ್ನ ತಾಂ ಬರೆಸಿ ಕಳುಹಿದ ಪತ್ರಮಂ 
ತರಿಸಿ ನೋಡಿಕೊಂಡದಜಗೊಳಿರ್ದ ಭಿನ್ನಿಸಿದ ಭಾವಾರ್ಥಮಂ ತಿಳಿದು 
(ತೈಿಳಾ. ೩೦-೩3) ; ನನ್ನ ಅಭಿಪ್ರಾಯವು ಭಿನ್ನಿಸುತ್ತದೆ (ರಂಗ: ೦೦೪) - ೩. 
ಭಗ್ನವಾಗು ; ಚೂರಾಗು : ಭಿನ್ನಿಸದೆ ಕೆಚ್ಚೆದೆಯ ಸತಿಯರಾವಸುವಿದಿದೆವು 
(ಬಣ. ೨೩-೩೪) . ೪. ಚೊರುಮಾಡು : ತೆಂಗಾಯ ಬಲುಹಿಂದ ಭಿನ್ನಿ 
ಶೆ(ಸೆ,ಳೆನೀರ ಸೇವಿಸಬೇಕು (66ಯೋ. ೨೬-4). ೫. ಮುರಿದು ಹಾಕು; 
ಹಾಳುಮಾಡು ; ನಾಶಮಾಡು: ಮನ್ನಸಲಿ ಎಧಿ ನಿನ್ನ ಬೇಡಿಕೆಯ, 
ಭಿನ್ನಿಸಲಿ, ನಿನ್ನ ಬಲವನು ಮೆರಸೊ (ನುಂಕುಕ: ೩30). ಭಿನ್ನಯಿಸು: 
೨. ಒಂದೇ ಮರದಲ್ಲಿ ಅವಸ್ಥಾಭೇದದಿಂದ' ಬರುವ ರಸವೈವಿಧ್ಯ. ಗುಣ 
ವೈವಿಧ್ಯಗಳನ್ನು ಬೀಜವೂ ಕ್ಷೇತ್ರಬಲದಿಂದ ರಸ, ಪಾಕ ಮೊದಲಾದುವು 
ಗಳಲ್ಲಿಯೂ ಭಿನ್ನಯಿಸುವುದನ್ನೂ ಗಮನಿಸಿ (ರಯ, ೩೦೯ ಸಂಧ್ಯಾ ನಂದನ) 
೬. ಬೇರೆಮಾಡು; ಪ್ರತ್ಯೇಕಿಸು: 'ನಾನು ಇದ್ದೇನೆ” ಎಂಬ ವಿಷಯ 
ವನ್ನು ಎಲ್ಲರೂ ಒಪ್ಪುತ್ತಾರಾಗಲಿ ನನ್ನ ಸ್ವರೂಪದ ವಿಷಯದಲ್ಲಿ ಭಿನ್ನ 
ಯಿಸುತ್ತಾರೆ (4ಣತ್ಮ- ೦). ಭಿನ್ನವಿಸು : ೨. ಮನುಷ್ಯನು ಕರ್ಮ 
ಯೋನಿ ಭೋಗಯೋನಿ ಎರಡೂ ಆಗಿರುವುದಾದರೆ ಕರ್ಮ ಮತ್ತು 
ಭೋಗಗಳ ಅನುಪಾತವು ಒಂದೇ ಆಗಿರದೆ ಭಿನ್ನವಿಸುತ್ತದೆ (೩ವಾತ್ಮ- ೨೬೫)- 
(ಭಿನ್ನ + - ಇಸ್ಕು) 

ಭಿನ್ನೋದರ (ನಾ). ಮಲತಾಯಿಯ ಮಗ ; ಮಲಅಣ್ಣ ಅಥವಾ 
ಮಲತವನ್ಮಿ : ರಾಜಟಡೆಯರ ಕಾಲದಲ್ಲಿ ಆ ಗ್ರಾಮವನ್ನು ಲಕ್ಷ್ಮೀ 
'ಕಾಂತಯ್ಯನೆಂಭಾತನು ಅನುಭವಿಸುತ್ತಾ ಭಿನ್ನೋದರರಾದ ತನ್ನ 
ಸಹೋದರರನ್ನು ಪೋಷಿಸುತ್ತಿದ್ದನು(ಒ8ಕ. 0)- ಏಕೋದರ' ಪರಾ. 

[ಸಂ.] 

ಭಿನ್ನೋಪಪಾಠ (ನಾ). ಗ್ರಂಥಸಂಪಾದನೆಯಲ್ಲಿ ಒಂದೆರಡು 
ಮಾತೃಕೆಗಳ ಆಧಾರದಿಂದ. ಕಲ್ಪಿಸಿರುವ ಪೂರಕ ಪಾಠಾಂತರ ; 
ಇವುಗಳಲ್ಲಿ ಒಮ್ಮತವಿಲ್ಲದಾಗ ಈ ಭಿನ್ನೋಪಪಾಠ (8b-variant) 
ಗಳಲ್ಲಿ ಯಾವುದಾದರೊಂದನ್ನು ಅರಿಸಿಕೊಳ್ಳಿಬೇಕಾಗುತ್ತದೆ (ಉಂಕ- ೩೬) : 
ಈ ಪ್ರತಿಗಳನ್ನು ಭಿನ್ನೋಪಪಾಠವಾಹಕಗಳೆಂದು (ub-variant 
೧೩೯೭10೩) ಉಪಪ್ರಧಾನಮಾತೃಕೆಯ ದೃಷ್ಟಿಯಿಂದ ಕರೆಯಬಹುದು 
(ಕನ್ಮಸಂ- 0೬೩). [ಸಂ.] 

ಭಿಮ್ಮೆನು' (ಕ್ರಿ). ಶಬ್ದದಿಂದ ತುಂಬು ; ಪ್ರತಿಧ್ವೆನಿಸು: ಜಿನಪೂಜಿ 
ಗೆಂದು ಮುನ್ನವೆ ಶುಚಿವೆತ್ತರ ಮನೆಯಿಂದ ಬಂದಿರ್ದರಲ್ಲಿ ಅನುಪಮ 
ಪೂಜೆಗೈದರು. ವಾಸ್ಯಕೋಟಿ ಭೋರೆನೆ ದಶದಿತ್ಕು ಭಿಮ್ಮೆನಲು (೫4. 
೫-೨೦), [ಭಲ 4 ಎನು (< ಎನ್‌,)] 

ಭಿಮ್ಸನ್‌ (ನಾ). ಒಂದು ಅನುಕರಣ ಶಬ್ದ ; ಅಲ್‌ಯದೆ ಬಂದೆವು 
ಕಿಮ್ಮನ್‌ ಪರಿಹರಿಸಯ್ಯ ಭಿ [ಕಾ೫- ಭ] ಮ್ಹನ್‌ (ಶೃರೂದ- ೨-೩೭ ಶಂ), 
ಮತ್ಸ್ಯಾವತಾರಗೆ ಕಿಮ್ಸನ್‌ ಕೂರ್ಮಾವತಾರಗೆ ಭಿ [ಕಾಕಾಂ. ಭ] ಮ್ಲನ್‌ 
(ಶರರ. ೨-೩೭-೦): ಓ ಐಂಹಮ್ಮದೀಯರು ತಮ್ಮ ಮತದ ಉತ್ಸವ 
ಗಳಲ್ಲಿ ಕ್ಯಾ ಹುಸೇನ್‌, ಬಾ ಹುಸೇನ್‌ ಎಂಬ ಶಬ್ದಗಳನ್ನು ಮತ್ತೆ 
ಮತ್ತೆ ಉಚ್ಛೆರಿಸುವುದನ್ನು ನೋಡಿ ಈ ರೀತಿಯಲ್ಲಿ ಕನ್ನಡ ಪದ 
ಗಳನ್ನು ಸೃಷ್ಟಿಮಾಡಿಕೊಂಡಿರಬಹುದೆಂದು ಕೆಲವರು ಊಹಿಸು. 
ತ್ತಾರೆ. ' ಕೆಮ್ಸನ್‌' ಪರಾ. [?] 

ಭಿರಿಂಗನೆ (ಅ). ಒಂದು ಅನುಕರಣಾವ್ಯಯ ; ತಟ್ಟನೆ ; ಕೂಡಲೆ ; 
ಇದ್ದಕ್ಕಿದ್ದಂತೆ ; ಧಿಡೀರನೆ : ಸಿಟ್ಟಿಗೆದ್ದು ಭಿರಿಂಗನೆ ಇನ್ನೊಂದು 
ಮೂಲೆಗೆ ಯಾರೂ ಇಲ್ಲವೆಂದು ಹೋಗಿ ಕೂಡುವಳು (ಅನು. ೬೭) - 

[73 ಎನೆ) 


56: 


40 


೬೭೫೪ 


ಭಿಷಗ್ಲೋಷ 


ಭಿರ್ಕಾ, (ನಾ). ಬುರುಡೆಮಾತು ; ಪೊಳ್ಳುಮಾತು: ಅದಕ್ಕೆ ಸರಿ 
ಯಾಗಿ ಏನು ಹೇಳಬೇಕೋ ತಿಳಿಯಲಿಲ್ಲ. ಆದರೂ ಅಲ್ಲಿಗೇ ಬಿಟ್ಟರೆ ತನಗೆ 
ಅದಮಾನ ಎಂದು, ಏನೋ ಒಂದು ಭಿರ್ಕಾ ಹೊಡೆದ (ಕುಣ, ೧೦೪). 

+ ಮರಾ. ಭಿರಕಾ] 

ಭಿರ್ಕಾ, ಬೃಗ (ನಾ). [ಸಂಗೀತ] ರಾಗಾಲಾಪನೆಯಲ್ಲಿ ದ್ರುತ 
(ಕಾಲ)ದಲ್ಲಿ ಹಾಡುವಿಕೆ : ಒಮ್ಮೊಮ್ಮೆ ಒಂದೇ ಸಮನಾಗಿ ೨ ಸ್ಮಾಯಿ 
ಗಳ ವ್ಯಾಪ್ತಿಯುಳ್ಳ ಬೃಗಗಳನ್ನು (ಭಿರ್ಕಾ) ಅದ್ಭುತವಾದ ವೇಗ 
ಮತ್ತು ಸುಲಭ ರೀತಿಗಳಲ್ಲಿ ಹಾಡುತ್ತಿದ್ದರು (ಸಂಗೀತ. ೩) - ಬೃಗ: ಕೇಳು 
ವವರಿಗೆ ದೀಪಾವಳಿಯ ಮದ್ದು ಮತಾಪುಗಳ, ಬಾಣಬಿರುಸುಗಳ 
ಮಿಣಕು ಬೆಳಕಿನ ಕಣ್ಣು ಕೋರೈಸುವ ಸೌಂದರ್ಯ ಸೊಗಸುಗಳು ಈ ಬೃಗ 
ಗಳಲ್ಲಿ ಕುಣುತ್ತಿದ್ದವು (ಸಂಗೀತ- 4). [?] 

ಭಿರ್ರನೆ (ಅ). ಒಂದು ಅನುಕರಣಾವ್ಯಯ ; ಬೇಗನೆ ; ಚುರುಕಾಗಿ; 
ಭಿರ್ರನೆ ಸಮಸ್ತ ಕುರುಸೇನೆಗಳ್ಹಲ್ಲೆ ಗಜ ಕಿರೈನಲ್‌ (ಕುರಂಗ. ೫೦-೩೦). 

[? _- -ಅನೈೆ] 

ಭಿಲ್ಲ (ನಾ). ಬೇಡ; ವ್ಯಾಧ; “ಬಿಯದರ್‌ ಭಿಲ್ಲಂ* ವ್ಯಾಧರ್‌ 
`` ನಯದಿಂ” (೫. €0); ಒಂದೊಂದೆಡೆಯ ಮುಳ್ಳಿಡುಗಳೊಳ್‌ 
ತೊಡರ್ದ ಮೆಯ್ನವಿರ್‌ ಪಟ್‌ಗುಮೆಂದು ಮಿಡುಕಲೊಲ್ಲದಲ್ಲಿಯಿ ನಿಂದು 
ಬ್ಬೀಭಿ) ಲರ್ಗೆ ತಮ್ಮಿಂ ತಾಮೆ ಪಡುಮಿಗಂಗುಡುವ ಚಮರೀಮ್ಮಗಂಗಳುಂ 
(ಕಂದ್ರಥಿ- ೫-೬೩ ಐ) ; ಭಿಲ್ಲರ್ಗಾದುದೇ ಗೋಪುರಂ (ಸೋರು. ೬). 

x [ಸಂ.] 

ಭಿಲ್ಲಜಕರ (ನಾ). [ಸಂಗೀತ] ಒಂದು ರಾಗದ ಹೆಸರು: ಸಾಳಗ ನಾಟಿ 
ಭಿಲ್ಲಜರರೆಂಯೆಂಬೆರಡುಂ ರಾಮಕ್ರಿಯಾರಾಗಕ್ಕೆ ಉಪಾಂಗಗಳು [CNR 

(2) 

ಭಿಲ್ಲಪಲ್ಲಿ (ನಾ). ಬೇಡರು ವಾಸಿಸುವ ಗ್ರಾಮ ; ಬೇಡರ ಹಳ್ಳಿ; 
ಸೊಗಯಿಪುದೀ ಕಾನನೋದ್ದೇಶಮೋರಂತಿರೆ ನಾನಾಭಿಲ್ಲಪಲ್ಲೀಖಗಮೃಗ 
ಲತಿಕಾವೃಕ್ಷಗುಲ್ಮಾವಕಾಶೆಂ (ಕತ್ತಪು- ೩-೬). [ಸಂ. ಭಿಲ್ಲಪಲ್ಲೀ] 

ಭಿಲ್ಲಪಳ್ಳಿ (ನಾ). ಇ ಭಿಲ್ಲಪಲ್ಲಿ: ದರಿಸರಿಯಾನೆಗಳ್‌ ಗಲ್‌ಕಿ ಮೇವ 
ಮುಗಿಲ್‌ ದೊಣೆ ಭಿಲ್ಲಪಳ್ಳಿ ಕಿನ್ನರಮಿಥುನಾಳಿಗಳಿ್‌ ಏಷಯವಮಾಗಿರೆ 
ತೀರ್ವುದು ಶೈಲವರ್ಣನಂ (ಕೂಲ. ೬-೦), [ಭಿಲ್ಲ 4- ಪಳ್ಳಿ] 

ಭಿಲ್ಲಿ (ನಾ). ಬೇಡರ ಹೆಂಗಸು ; ಬೇಡಿತಿ ; ವನವನದಿ ಬಿನದಿಪ 
ಭಿಲ್ಲಿಯರ ಬಿನ್ನಣವ ತೋಟ್‌ದಮುದು (ನುರತ್ಛ. 8-3); ಭಿಲ್ಲಿಯ ವಿಳಾಸ 
ಮನಾಳ್ಥೆಸೆದಂದು ಸರ್ವಮಂಗಳೆ ನಿಜಕಾಳರಾತ್ರಿವೆಸರಂ ಮಿಗೆ ಸಾರ್ಥಕಮಂ 
ನೆಗಳ್ಬಿದಳ್‌ (ಕ059- 4-೬); ಆ ಶಿವದೀಕ್ಷಾಪರುಯಣೆಯು. ಯಾರಿರ 
ಬೇಕು) ಲ್ಲಿಯ ವೇಷಧಾರಿಯಾದ ದಾಕ್ಷಾಯಣಿಯಾಗಿರಬೇಕು 
(ಕ್ರೀಣಡು- ೨೬೦. [೫ಂ. ಭಿಲ್ಲೀ) 

ಭಿವೊಮ್ಮ (ನಾ)- ಒಬ್ಬಾತನ ಹೆಸರು (?) : ಸ್ವಸ್ತಿಶ್ರೀ ಭಿವೊಮ್ಮ 
ಕೂರಾಳಿಗದ ಅಲರೊಳೆ ಕೊಣಮಿರುಗಂಗ ದುರದುಳ*್‌ ದುಗ್ಗಮಾರರು 
ಪಡೆಒಟ್ಟ ಎಆ್‌ದು ಬಿಟ್ಡ 


349). 


(ಎಕ. 1x, ರೇವಶೆ. ೬೬-೦; ಸು. 780). 
[7 + ಅಮ್ಮ) 
ಭಿಷಗ್ಮನ (ನಾ). ವೈದ್ಯರ ಗುಂಪು: ಶರೀರರಕ್ಷಣೆಗಂ ಪರಿಚರ್ಯೆಗಂ 


ಸಮಯೋಚಿತಕ: ಪ್ಪ ಗುರುಜನ ಭಿಡಗ್ಗನ ಗಣಜನ ಗಣಿಕಾಜನ 
ಧಾಶ್ರೀಜನ ಉುಲಮಹತ್ತರಿಕಾಜನಮಂ ಸಮರ್ಪಿಸುವುದುಂ [COT 
1a) [ಸಂ.7 


ಭಿಷಗ್ದೋಷ (ನಾ)- ವೈದ್ಯನ ತಪ್ಪೆ: ಮತ್ತಮಾತುರವೌಷಧಭೀರು 
ವಾದೊಡಂ ಭಿಷಗ್ಹೋಹಮಾಗದಂತೆ ನಿಮ್ಮ ಪೇಟ್ವುದನುಪೇಕ್ಷಿಸಿದೊಡೆನ್ನ 
ದೋಷಂ (ಕಾತಿಪೆ. ೪-೨೦೦ ನ). [ಸಂ.] 


ಭಿಷಗ್ವರ 


ಭಿಷಗ್ಯರ (ನಾ). ೧. ಶ್ರೇಷ್ಠನಾದ ವೈದ್ಯ. ೨. ಉತ್ತಮವಾದ 
ಮದ್ದು. »- ಔಷಧ: ಮನೋರೋಗಕಾ ಪ್ರೇಮವೇ ಭಿಷಗ್ವರಂ 
(tna: ೨೭೪-೩೦೩)- [ಸಂ.] 

ಭಿಸಜ (ನಾ). ವೈದ್ಯ : “ದೋಷಜಿತ್‌ ಭಿಷಜಂ ಚಿಕಿತ್ಸಕಂ ವೈದ್ಯನಕ್ಕು” 
(ಹಂಗಣ. ೦೦೬-೬);  ಕಾಕುಬಡತನವಡೆಸಿ ನರಳುವಾತನ ಮನೆಗೆ 
ಜೋಕೆಯಿಂ ನಿಧಿ ತಾನೆ ಬಂದವೋಲ್‌ ರಂಜಿಸಿರೆ ನೂಕದಳಲುವನ ಮನೆ 
ಗಾರೈದು ಭಿಷಜಿ£ಜ 3 ನಂದೆಯ್ತಂದ ಮಾಳ್ಕೆಯಂತೆ . . , ಶಿವಮಂತ್ರ 
ಮೆನಗೀಗ ದೊರೆಕೊಂಡುದು (1960. 4-00)- [ಸಂ. ಭಿಷಜ್‌] 

ಭಿನ್ನಟೆ (ನಾ), ಸೀದುಹೋದ ಅನ್ನ: “ಭಿಸ್ನಟ, ದಗ್ಗಿತಾ-೨ 
ಅನ್ನದ ಸೀಕು; ಸೀದುಹೋದ ಅನ್ನ” (ಓರ. 366). [ಸಂ. ಭಿಸ್ಸಟು] 

ಭಸ್ಸಿ (ನಾ). ಬೋನ; ಅನ್ನ : “ಅಂಧಃ, ಕೂರಂ, ಭಕ್ತಂ. ದೀದಿವಿಃ, 
ಅನ್ನಂ- ಓದನಂ, ಭಿನ್ಸಾ: ಅಶನಂ- ಆಹಾರ; _ ಈ ೯ ಕೂಲ್‌" 
(ಕ೧ಡು. ೫೩-೦೬೪). [ಸಂ. ಭಿಸ್ಸಾ] 

ಭೀ (ನಾ): ಹೆದರಿಕೆ; ಭಯಂ; ಭೀತಿ: ಏಕಾಕ್ಷರಕ್ಕೆ _ ಜ್ಯಾ: ಮಾ. 
ಪ್ತಾ, ಶ್ರೀ: ಸ್ತ್ರೀ, ಭೀ, ಭ್ರೂ: ಕೂ _ ಎಂಬಿವು ಮೊದಲಾದ ಏಕಾಕ್ಷರ 
ಶಬ್ದಂಗಳಿರ್ದ ತೆಜದಿಂ ವಿಭಕ್ತಿಯಂ ಪಡೆವುವು (86ರ. 6 ತ್ರಯೋ); 
ಅನೇಕ ಸ್ವರಸ್ಕೇತಿ ಕಿಂ? ಶ್ರೀ, ಶ್ರೀ ಭೀ: ಧೀ (ತಣ್ಮಾಶು, ೦೦೫ ತ್ರಯೋ); 
ಕೋಡಿ ಖರದೂಷಣರ ಭೀಯಿಂದೋಡಿ ಪೋದಂಥೆಲ್ಲ ಮುನಿಗಳು ಕೂಡಿ 
ಪುನರಪಿ ಬಂದು , ಸೌಖ್ಯದಿಂದಾವಾಸ ಮಾಡಿಹರು (ಕಳುಶಾ- 
04-೨3). [ಸಂ.) 

ಭೀಂಕೃತ (ನಾ). ಬಾಣದ ಧ್ವನಿ ; ಭೀಂಕೃತಂ ಬಾಣದೊಳು ಫೀತ್ಮೃತಂ 
ಕಲಭದೊಳು ಬೃಂಹಿತಂ ಮದಗಜದೊಳು (ಬೂಗಣ. ೨೭೩)... [ಸಂ.) 

ಭೀಂಕೃತಿ (ನಾ). ಇ ಭೀಂಕೃತ: ಕುಣಿವುತಿದೆ. ರಣಭೂತ. ರಾಮನ 
ಕಣೆಯ ಭೀಂ[ಕಾಕಾಂ. ರೆಬೀಂ]ಕೃತಿರವಕೆ ನಭದಲ್ಲಿ (ಓಣ ೩-೬-೬); 
ಬಿಲ್ಲಾಜರ ಗುಣಶಂಕೃತಿ ಚಾಪಪ್ರಯುಕ್ತ ಶರನಿಕರ ಮಹಾಭೀಂಕೃತಿ 
ನೋಳ್ಪೆಮರರ್ಗೆ ಭಯಂಕೃತಿಗೆಯ್ದುದು (೫೬೫. ೬-೬). [ಸಂ.) 

ಭೀಕರ (ಗು). ೧. ಭಯವನ್ನುಂಟುಮಾಡುವ ; ಹೆದರಿಕೆಯನ್ನುಂಟು 
ಮಾಡುವ : ಭೀಕರಕರಿಮಕರನಿಕಗಭಿನ್ನತರಂಗಾನೀಕಲವಣಾಂಬ್ಭ. 
ರಾಶಿವೃತಾಕೃತಿ ಕಮನೀಯಮುಂಟು ಜಂಬೂದ್ವೀಪಂ (ತಾಂತು... ೧-೩೬) 
ಪುರಹರಂ ಪೊಡೆಯೆ ತೋಳ್ಪೇಉದ ಭೀಕರಗಜಾಸುರನೊ . , . ಎಂದೆಂಬ 
ಸಂದೇಹಕೆಡೆಯಾದ ಸೊಕ್ಕಿದೆಕ್ಕಲನನೊಂದಂ ಕಂಡೆಂ (44೧. ೬೨೦); 
ಉರವಣಿಸಿ ನಾವೆಸುವ ಭೀಕರ ಸರಳ್ಗಳಿಂ ತಪ್ಪಿಸಿಕೊಳುತ. (0ಸಛ್ಯ. ೩೪-೨೬). 
(ನಾ). ೨. ಭಯವನ್ನು ಉಂಟುಮಾಡುವಂಥದು ; ಹೆದರಿಕೆ 
ಯನ್ನುಂಟುಮಾಡುವಂಥದು z ಭೀಕರಮಪ್ಪ ಶೂಲಿಯಭಿಲಾಷೆಯೊಳಿೇ 
ತಪವಾತನೇಕೆ ನೀನೇಕೆ ಕೃಪಾಣವೇಕೆ . , . ಸಿಡಲೇಕೆ ಮರಾಳನದೇಕೆ 
ಲೋಕದೊಳ್‌ (೧06. ೯-೧೦೨); ಕುಸುಮಧವಳರೋಮಂಥಫೇನಂ ಕರಂ 
ಭೀಕರಮಾಗಲ್ಕೊಪ್ಪುಗುಂ ಕಾನನದೊಳಿಭಸಮಾನಂ ಲುಲಾಯಪ್ರತಾನಂ 
(ಐಕಕು. ೪-೨೯); ತರಳನ ಕೂರ್ಗಣೆಯಿಂದೆ , . , ಕೊರಲರೆಗಡಿದು 
ಕತ್ತರಿಸಲು ತಲೆ ಬಿಮ್ಮು ಹೊರಳಲು ಭೀರರವೂಯ್ತು (ಮೋಹತ. 43-೦9). 
೩. ಭಯಾನಕತೆ ; ನರಹರಿಯ ವೇಷಂದಳೆದು ಭೀಕರದೊಳಂದು 
ಓರಣ್ಕಕನ ಸಂಹರಿಸಿದನು (03ತ್ಯ. ೫೬-೨೩). [ಸಂ.7 

ಭೀಕರವಡೆ (ಕ್ರಿ). ಭಯಂಕರತೆಯನ್ನು ಹೊಂದು ; ಭಯೇಕರವಾಗು: 
ಹೊಡೆದರೆ ಹೊಡೆದು ಡೊಕ್ಕರಿಸಿ . . . ಭೀಕರವಡೆದು ಹೊಯ್ದಾಡಿದು 
ವೆರಡು (ನೋತತ. ೩6-39). [ಭೀಕರ *- ಪಡೆ] 

ಭೀಕರಿಸು (ಕ್ರಿ). ಭಯವನ್ನುಂಟುವಣಡು ; ಹೆದರಿಸು ; 
ಭುಸ್ಲೆನೆ ಘೂತ್ಕರಿಸುತಡಿಗಡಿಗೆ ಕೋಪಾಟೋಪದಲಿ ಭೀಕರಿ 


ಬಿಡದೆ. 


೬೭೫೫ 


ಭೀಮ 
ಶಯ್ಯೆ (ಖಳ್ಳಳಾ 330); ಆಕಾಶದೊಳು ಬಾಣ ಚುಮ್ಮನ್ಮಿ 
ಭೋರ್ಚುಯ್ಕೆಂದು ಭೀಕರಿಸುತ ಹೋದುದತ್ತ (ಕರತ. 3೪ ರಣ 


ವಂದು ಭೀಕರಿಸಿದುದು ಸುರಫನ್ಮಪಾಲ ಕೇಳೆಂದ (ರೇಠೀಶು. ೩-೨೫). 
[ಭೀಕರ 4 - ಇಸ್ಮು] 


ಕ [ಭೀತ (ಗು). 0. ಭಯಗೊಂಡ ; ಹೆದರಿದ. (ನಾ) ೨. ಅಂಜು 


36 [ಭೀತಿವಡು (ಕ್ರಿ). * ಭೀತಿಗೊಳು : 


4 


ಬುರುಕ; ಹೇಡಿ ; ಪುಕ್ಕ: “ ದರಿತಃ: ಚಕಿತ, ಭೀತಃ . . . ಶಂಕಿತಃ 
ಈರ ಪ(ಹ)ಂದೆ” (ತರಡು. ೩6-೦೯) ; ಭೀತನನಲಸಿದನಂ ಕಾರ್ಯಾ 
ತುರನಂ ಪಸಿದನಂ . . , ಅಜ್‌ದಚ್‌ದು ಬಿನ್ನವಿಪ್ಪಂ ಗಂಂಪಂ (ಕಂಕಕ. 
೨೭-೦೨). ಭೀತಂ ಲೋಚಂ ಶರಂ ನಿರ್ಗುಣೆ ಕಿಸುಗುಳಿಗಂ ನಿರ್ಲಜ್ಮಂ ಪಾಪಿ 


ಕಳ್ಳೆಂ (ಮುರಿ: ಟಂ). ೩. [ಸಂಗೀತ] ಹೆದರಿಕೆಯಿಂದ 

ಹಾಡುವವನು : ಭೀತ, ೬ ಭಯದಿಂದ ಹಾಡುವವನು (ಸಂಗೀತೊ- ೦೦೩). 
[ಸಂ.] 

ಭೀತಿ (ನಾ). ೧. ಹೆದರಿಕೆ; ಅಂಜಿಕೆ; ಭೆಯ; ಜಗಳ್ತಯ 


ರಕ್ಷಾಪ್ರಿಯನವ್ಪ ಕೃಷ್ಣನ ಚರಿತ್ರಂ ಭೀತಿಯಂ ಮಾಬ್ಕುಮೇ (46ರ. ೩-೬೪); 
ಭೀತಿಯನುಂಟುಮಾಡುಗುಮಿವೂಗೆ ಶರಾಸನ ಬಾಣಜಾಲಂ (ಕುಸುತೂ- 
60-40); ಕರುಣದಲಿ ಬಿಟ್ಟಾತನನು ಮುಂದರುಣಪಟಪರಿಧಾನ ಶೌರ್ಯಾ 
ಭರಣ ಧಾಳಿಯನಿಕ್ಕಲೋಡಿದನನಿಲ ಭೀತಿಯಲಿ (46ರ, ೦-6-೬೬), 
೨. ಅಪಾಯ. ೩. ನಡುಕ; ಕಂಪನ, [ಸಂ.] 

ಭೀತಿಗೊಳಿಸು (ಕ್ರಿ). ಅಂಜಿಸಂ; ಹೆದರಿಸು; ದ್ವಿತಯ ಕಾರ್ಮಣ 
ನಿಷ್ಠುರದಿಂದಖಳದೇವತೆಗಳೆಲ್ಲರ ಭೀತಿಗೊಳಿಸಿ (ತೋಷತ. 03-೩9); 
ಪಾತಾಳಗಡಿಯಾದಗಳು ದಿಟ್ಟಿಗೆ ನೆಣ! ಭೀತಿಗೊಳಿಸುವ ಕೊತ್ತಳವು 
(ಕಂತರಿ- ೦6-33). [ಭೀತಿಗೊಳು 4 -- ಇಸ್ಕು) 

ಭೀತಿಗೊಳು (ಕ್ರಿ). ಹೆದರು: ಅಂಜು; ಗಾಬರಿಯಾಗು; ಭಯಗೊಳ್ಳು: 
ಮಂದಸ್ಥಿ ತಮುಖಾಂಬುಜನಾನಿ ಭೀತಿಗೊಳುತ್ತಮಿಸ್ಪವರ ವಿತತಭಯಮಂ 

೨-೨೬); ಭೀತಿಗೊಂಡನು ದ್ರೋಣ ಸೋಲಕೆ ಕೇತು 

್ಯ (ಕುನ್ಮಾರ್ರೋ- 0೬-೦೩); ಪಲ್ಲಿಯ ಹುಲ್ಲೊಳಡಗಿ ಭೀತಿ 
ಗೊಂಡಾಗ ನಿಲ್ಲದೆ ದೆಸೆಯ ನಿಟ್ಟಿಸುತ (ಕಂಠಂ. ೦೩-೪೪). 

ಭೀತಿ 4೬ ಕೊಳು (ಆಕೊಳ್ಳ)) 

ಭೀತಿಯುಕ್ತ (ನಾ)- ಹೆದರಿದವನು ; 'ಅಂಜಿದವನು: ಭೀತಿಯುಕ್ತನಾಗಿ. 
ಆತ ಯೋಚಿಸಿದ (೪ಕ್ರನು. ೦೩೪). [ಸಂ.] 

ಭೀತಿವಡಿಸು (ಕ್ರಿ)- = ಭೀತಿಗೊಳಿಸಂ; ವರ ದುಗ್ಸಾಬ್ಲಿಯ ಮಥನದಿಂ 
ತುಸುಮಾತ್ರ ಗರಳವ ಬಿಡಲಾಕ್ಷಣದಿ ಸುರಮುಖ್ಯರ ಭೀತಿವಡಿಸಿದ 
ಧರಣೀಧರ ಫಣಿರಾಜ ರಕ್ಷಿಪುದು (ನೋಹ, ೦-೦೪). 

[ಭೀತಿವಡು 4 - ಇಸ್ಕು] 

ಪೂಸಿದ ಸಿರಿಗಂಧ ಕರಿಕಾದುದು. 
ಸದ್ವಿಳಾಸಿನಿಯರು ಭೀತಿವಡಲು (ನೋಶಕ. ೨6-0೭); ರಣದೊಳ್‌ ಕಲಿಪಾರ್ಥಂ 
ಭೀತಿವಟ್ಟು ಬೆನ್ನೊಟ್ಟಪನೇ (864: ೪-49). [ಭೀತಿ 4 ಪಡು;] 

ಭೀತಿಸು (ಕ್ರಿ). ಇ ಭೀತಿಗೊಳು : ನೆಲೆಯೆನಿಸಿದನಗೆ ಶಿವಾಂಘ ಯೆಂದು 
ಭೀತಿಸಿ ಬೇಡಿಕೊಳುವೆ (ಕಕ್ಕ. 6೩-0); ಮದ್ದಾನೆಗೆ ಸಿಂಹ ಮಲೆತಂತೆ 
ಸುಭಟಾನಿರುದ್ಧ ನಿಂದಿರ್ದ ಭೀತಿಸದೆ (ನೋತ. ೩೩-೦೪). 

(ಭೀತಿ 4 - ಇಸ] 

ಭೀತೆ (ನಾ). ಹೆದರಿದ ಹೆಂಗಸು; ನಿಜನಾಥಭೀಶೆ ಸುಚರಿತ್ರೆ ಗುಣವತಿ 
ಮಾನಿನಿ ಜನಾಪವಾದವಿರಹಿತೆಯೆನಿಪ ನಾರಿ ನನ್ನಿಜನಾರ್ದನಾದಿನಿರ್ಜರ 
ವರ್ಸುವಿನುತೆಯಹಳು (ಕ ಏಕಾ. 3-30). [ಸಂ, ಭೀತಾ] 


ಆ | ಭೀಮ (ಗೂ). ೧. ಹೆದರಿಕೆಯನ್ನುಂಟುಮಾಡುವ; ಅಂಜಿತೆಯನ್ನುಂಟು 


ಮಾಡುವ ; ಭೀಕರವಾದ: ಜವಂ ಕೊಲ್ಹವೊಲೆಯ್ದೆ ಬಂದು ಜವದಿಂ 


ಭೀಮಕಾಯ 


ಗಂಧಾಂಧೆನಾ ಭೀಮಸಾಮಜಮಂಂ ವಿಸ್ಮಯಮಪ್ಪಿನಂ ಭರತನಂ। 
ಕಂಡಾಯ್ತೂ ಜಾತಿಸ್ಮರಂ (ಕಣರ. ೦-೩೦). (ನಾ). ೨. ಹೆದರಿಕೆ 
ಯಂನ್ನುಂಟುಮಾಡುವುದು; ಭಯಂಕರವಾದುದು;ಭೀಕರವಾದುದು: 
“ಘೋರಂ, ಪುತಿಭಯಂ, ಭೀಮಂ .., ಭಯಾನಕಂ_ಈ ೧೦ 
ಭಯಂಕರಂ *' (ರಾಡು. ೦೦೭-39); ಭೀಮಂ ಭಯಂಕರಂ ಪೆಚಿತೇ 
ಮಾತೀ ಕೂಸಿನಂವಮಾತನ ವೆಸರುಂ ಭೀಮನೆ (ಕುಶಾ. ೧-೦೨6). 
೩. ಶಿವ; ಶಂಭು; ಈಶ್ವರ: “ ಈಶಾನಃ... ಭೀಮಃ, ಭರ್ಗಃ. 
ಕೃತ್ತಿವಾಸಾಃ. ; , ಮಹಾದೇವಃ, ಮೃಡ; (ಸ್ಕಾತ್‌), ನೀಲಲೋಹಿತಃ-_. 
ಈ ೪೫ ಮಹಾದೇವರ ವೆಸರ್‌” (ಕರಾಯು, ೩-0೦೨); ಭೀಮ... 
ವಿರೂಪಾಕ್ಷ ಕರುಣಿಸುವುದೆಮುಗೆ (೫8೧. ೦-೬). ೪. ಪಾಂಡುರಾಜನೆ |19 
ಮಗ; ಯುಧಿಷ್ಠಿರನ. “ ಕುರುವೈರಿ ' ವಾಯುಪುತ್ರಂ 
ವೃಕೋದರನೆನಲು ಭೀಮನಕ್ಕ್ಕಿಂ ” (ಶುಂಗರಾ- ೬6-4); ಆಗಳಶ್ವೆತ್ಥಾಮಂ 
ಹೇಮಪುಂಖಾಂಕಿತ ಭೀಮಸಾಯಕನಿರ್ಧಾತದಿಂದಟ್‌ಯೆ ನೊಂದು 
(ಕತಾ. ೦೨-೬೪ ತ) ; ಕುರುವಂಶಾಧೀಶನಂ  ಮೂದಲಿಸಿದನದಟಂ 
ಭೀಮನುದ್ದಾಮಭೀಮವಂಂ (ಗಣಡು, ೬-0೪): ೧,೪: ಮತ್ತಮಾ| 1 
ಮಹಾವನಂ .., ಪೂಂಡವಪ್ರಕರದಂಕಾತ್ವ ಭೀಮನಕುಲದ್ರಪದಮುಂ 
ಅರ್ಜುನೋರ್ಜಿಶಮುಂ  (ಕದ್ರಕು ೫ರ). ೫. ಯಮ. 
೩, ೪, ೫; ಭೀಮ ಬಲವದರಾತಿಸೇನುಭೀಮ ಕುರುಕುಲಕುಸುವು 
ಮಾರ್ಗಣ ಭೀಮ ಮಣಕಿದೈ ಮಾನಿನಿಯ ಮಾನಾಪಮಾನಗಳ (ಸರಣ. 
೬): ೬. ವಿದರ್ಭದೇಶವನ್ನು ಆಳಿದ ಒಬ್ಬ ರಾಜ ; ದಮಯಂ 
ತಿಯ ತಂದೆ: : ಭೀಮನೃಪೂಲಕಂ ನೆರೆದ ನಿಬ್ಬಣಿಗರ್ಗೆ ವಚಿತ್ರವಸ, 
ಮುಕತ್ರಿಮಯಭೂಷಣಂಗಳನನೇಕವನಿತ್ತು (648. ೪8) ; ಎಸೆದುದಲ್ಲಿ 
ವಿದರ್ಭನಗರವದು , ,. ಅಲ್ಲಿಗಧಿಪತಿ ಭೀಮನೃಪ (843. 0-3೪). ೭. 
"ಬಸವಪುರುಣ' ಎಂಬ ಕಾವ್ಯವನ್ನು ರಚಿಸಿದ ಕನ್ನಡದ ಒಬ್ಬ 
ಕವಿಯ ಹೆಸರು: ಒದವಿದಖಳಕಳಾಪ್ರಪೂರಿತಹೃದಯ ಭೀಮಕವಿ 
ಪ್ರಣೀತಾಭ್ಯುದಯ ಬಸವಪುರಾಣಕಥೆಯೊಳು (ಕಿ. ೩೦.೯೭), / ೮. 
ಸಂಸ್ಕೃತದಲ್ಲಿ ಧಾತುಪಾಠವನ್ನು ಬರೆದ ಒಬ್ಬ ವೈಯಾಕರಣನ 
ಹೆಸರು : ವೇದಸಮನಾಗಿ ಭೀಮನಿನಾದುದು ಸಂಸ್ಕೃತದ ಧಾತು (ಕನುರ- 
೬): ೯. ಒಂದು ನರಕದ ಹೆಸರು ; ಪೂತಿವಕ್ವ ರಕ್ತಪೂತಿ ಮೃತ್ತಿಕೆ 
ಕಣಧೂಮವೆಂಬೈದು ಮಂತ್ರಿನೆರಕಂಗಳಿಂ ಸುತ್ತಿ ಭೀಮವೆಂಬರಸುನರಕ 
ವಿಹುದು (044. 069)- ೧೦. (ಆಲಂ) ಹೆಚ್ಚಾಗಿ ಊಟಮಾಡುವ 
ವನು; ಹೊಟ್ಟೆಬಾಕ: ಭೀಮನಿಗೆ ಭಾನುವುರವುದರೇನು ? ಭೌಮ 
ವಾರವಾದರೇನ: ? ಭೋಜನ ಸಿಕ್ಕಿದರೆ ಸೈ. (ಗಾರ). 
ಭೀಮಗದೆ ಭೀಕರವಾದ ಗದೆ : ದುರ್ಯೋಧನಾನುಜ ದುಶ್ಶಾ 
ಸನ ಭೀಮ ಭೀಮಗದೆಯಿಂ ಪಂಚತ್ವಮಂ ಪೊರ್ದಿದೈ (ಗಂಡು. ೩-॥ 
ಪಂದಿ ಪೋಟಿಟ್ಟಿ ಸಬಳ ಭೀಮಗದೆ ಕೊಂತ 'ಮುಂದುಗೆಡಿಸುವ ಕೈದುಗಳ 
ಸಂದಣಿ ಖಣಿಖಟಿಲೆನೆ (ಕ೧3%. ೦೦-೪೨). ಭೀಮನ ಅಮಾವಾಸ್ಯೆ -. 
ಆಷಾಢಮಾಸ ಮುಗಿದು ಶ್ರಾವಣಮಾಸ ಆರುಭವಾಗುವಾಗ 
ಬರುವ ಅಮಾವಾಸ್ಯೆ : ಇಂದು ಭೀಮನ ಅಮಾವಾಸ್ಕೆಯಾದ್ದರಿಂದ 
ಶಾಲೆಗೆ ರಜ (69). ಭೀಮನ ಬಿಲ್ಲು ಎ ಕಾಮನ ಬಿಲ್ಲು: ರಾಮನು 
ಹೊರಗೆ ಬಂದು ಪಡುವಿನಲ್ಲಿ ಉಂಟಾದ ಭೀಮನ ಬಿಲ್ಲನ್ನು ಕಂಡು "ಅಮ್ಮ 
ಅಮ್ಮ, ಇಲ್ಲಿ ನೋಡು!” ಎಂದು ಕೂಗಿ ಹೇಳಿದನು (ಮುರು, ೪೨೨). [ಸಂ.] 
ಭೀಮಕಾಯ (ನಾ). ದಪ್ಪವಾಗಿಯೂ ಎತ್ತರವಾಗಿಯೂ ಇರುವ 
ದೇಹವುಳ್ಳವನು :: ಒಪ್ಪುವ ಉರುಯಜ್ಞಚರ್ಮಾಸನಂ ಭೀಮಕಾಯನುಂ 
(605, 9-9-೨0) ; ಭೀಮಕಾಯನಾದರೂ ಕೌಶಿಕನು ಆ ರುದ್ರ 
ಮೂರ್ತಿಯ ಮುಂದೆ ಮಗುವಿನಂತಿದ್ದಾನೆ (ತುಜಾ. ೩9): [ಸಂ.) 


೬೭೫೬ 


ಭೀಮರಾಜ 


ಭೀಮಗಾಮುಂಡ (ನಾ). ಒಬ್ಬಾತನ ಹೆಸರು: ಮರವೂರ ಉರ್ಕ್ಯಣೆ. 
ಗಾಮುಣ್ಣರುಂ ಭೀಮಗಾಮುಣ್ಣರುಂ , . . ಎನೆಬ್ಬರುಂ ನರಸಕ್ಷಿಯಾಗೆ 
ಪಡೆದಾಮ್‌ (ಎಕ. ೪1 (ಸ), ಶ್ರೀರೇಗ- ೩೬-೦೯ ; 3, 80). 

[ ಭೀಮ 4 ಗಾಮುಂಡ ] 

ಭೀಮನಕಡ್ಡಿ (ನಾ). ಒಂದು ಬಗೆಯ ಸಸ್ಯ: ವಿಷಬೊದ್ದಿ, ವಿಷಕಡ್ಡಿ, 
ಭೀಮನಕಡ್ಡಿ (ಕ್ಕು. ೭೦-೦೫೪). [7 *-ಕಡ್ಡಿ) 

ಭೀಮನಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು: (ಬಸ 
wu) [74 ಸೊಪ್ಪ್ಯ) 

ಭೀಮನಹಂಚಿ (ನಾ). ಒಂದು ಬಗೆಯ ಹುಲ್ಲು: ಬೆಟ್ಟಂಚಿುಲ್ಲು, 
ಭೀಮನ ಹಂಚಿ, - - . ಗಂಟುಕಾಃಚಿ (ಮೈ 80. ೭೪-0೩೦೪). [? -- ಹಂಚಿ] 

ಭೀಮಪರಾಕ್ರಮ (ನಾ). ೧. (ಶತ್ರುಗಳಿಗೆ) ಭಯವನ್ನುಂಟು 
ಮಾಡುವ ಶಕ್ತಿಯುಳ್ಳವನು. ೨. ಭೀಮನಂತೆ ಶಕ್ತಿಯುಳ್ಳವನು : 


ಊರ್ಜಿತತೇಜಂ ಭೀಮಪರಾಕ್ರಮನೆನೆಸಿದನೀ ಮಹಿಯೊಳ್‌ ಪೃಥ್ವೀರಾಮ 
ನನುಪಮರೊಪಂ (4%. xx, ೦8-00 ; 96). [0.1 

ಭೀಮಪಾಕ (ನಾ). (ಆಲಂ) ಅತ್ಯಂತ ರುಚಿಕರವಾದ ಅಡುಗೆ; 
ಭೀಮನು ರುಚಿಕರವಾದ ಅಡುಗೆ ಮಾಡುವುದರಲ್ಲಿ ತುಂಬಾ ಸಮರ್ಥ 
ನಾಗಿದ್ದನೆಂದು ಪ್ರಸಿದ್ಧವಾಗಿದೆ ; ಷಡ್ರಸಗಳನ್ನು ಸೇರಿಸಿ ನಳಪಾಕ 
ಭೀಮಪಾಕಗಳನ್ನು ಇಳಿಸುವವರೇ ಪಾಕಕಲಾನಿಪುಣರು (ತೇರಾತ್ಮ. 0೭೨). 
'ನಳಪಾಕ' ಪರಾ. ಥಂ] 

ಭೀಮಬಲ (ನಾ) (ಆಲಂ) ಅತಿಶಯವಾದ ಬಲ.-ಶಕ್ತಿ: ಭೀಮಬಲದಿಂದ 
ತನ್ನ ಮುಂದಿರುವ ಒಂದು ವಿದ್ಯುತ್‌ ಬಳ್ಳಿಯನ್ನು ಕಟ್ಟಿಗೆಯ ಕವಚ 
ಹೊದ್ದುಕೊಂಡದ್ದನ್ನು ಹಿಡಿದು ಸೆಳೆದಳು (ಕಳ್ಕಕಾ: 030). [ಂ.] 

ಭೀಮಭೀಷಣ (ನಾ). ಒಂದು ನರಕದ ಹೆಸರು: ತುಪುಗ್ನಿ ಕ್ರಿಮಿ 
ಸಂಘ ಅಮೇಧ್ಯ ಪ್ರತಿಷ್ಠೆ ಮೂತ್ರಕೂಪ ದುರ್ಗಂಧವಾಸಗಳೆಂಬೈದು 
ಮಂತ್ರಿನರಕಂಗಳಿಂದೊಡಗೂಡಿ  ಭೀಮಭೀಷಣವೆಂಬರಸುನರಕವಿಹುದು 
(ವಿವೇಕ, ೦೪೦). [ಸಂ.] 

ಭೀಮಯ್ಯ (ನು). ಒಬ್ಬಾತನ ಹೆಸರು ; ಭೀಮಯ್ಯನ ಮಗಂ ಬೆರ್ಗ್ಗಡೆ 
ಜೆಣುಯ್ಯಂ ಗಂಗರಾನೆಯ ಕುಮ್ಮಸ್ಥಳಕ್ಕೆ ಕುದುರೆಯಂ ಪಾಯ್ಗಿ ಸತ್ತೊಡೆ. 
(ಎತ. 311, ಹುಲಗಿ. ೭೦-೭ ; ಸು. 9೫0); ಬಿಟ್ಟೆಗನ ಪೆರ್ಗಡೆ ದಾಸಯ್ಯನ 
ಮಗಂ ಭೀಮಿಯ್ಯಂ ಬರೆದ (ಎಕ. ೪11, 4400. ಕಂ; 

[ ಭೀಮ + ಅಯ್ಯ ] 

ಭೀಮರ (ನಾ). ಕಾಳಗ ; ಯುದ್ಧ. [ಸಂ,7 

ಭೀಮರಕ್ಷೆ (ನಾ). ಯಾವ ಭೀತಿಯೂ ತಟ್ಟದಿರಲೆಂದು ದೇಹದಲ್ಲಿ 
ಲೇಪಿಸುವ ಕಾಡಿಗೆ, ಕಟ್ಟುವ ಯಂತ್ರ ಮೊದಲಾದುವು : ರೋಮ 
ರೋಮಗಳಲ್ಲಿ ಭೀಮರಕ್ಷೆಯ ಬಲ ಕೊರಳಾಗ ಕಟ್ಟಿರಿ ಒಂದಾನ (ಸೂಯಣಾ. 
೫9-03). [ ಸೆಂ. ಭೀಮರಕ್ಷಾ 7 

ಭೀಮರಧಥಿ (ನಾ.) ೧. ದಕ್ಷಿಣ ಭಾರತದಲ್ಲಿ ಹರಿಯುವ ಒಂದು ನದಿ; 
ಕೃಷ್ಣಾನದಿಯ ಉಪನದಿ ; ಭೀಮಾನದಿ. ೨. ಒಬ್ಬ ನ 
ಜೀವಮಾನದಲ್ಲಿ ಬೆರುವ ಒಂದು ದುಷ್ಕಾಲ; ಎಪ್ಪತ್ತೇಳನೆಯಂ 
ವರ್ಷದ ಏಳನೆಯ ತಿಂಗಳ ಏಳನೆಯ ದಿನದ ರಾತ್ರಿ; p ಇದು 


979)- 


ಬಹಳ ಅನಿಷ್ಟಪ್ರದವಾದ ಕಾಲವಾದುದರಿಂದ ಶಾಂತಿಯನ್ನು ಮಾಡ 
ಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಆ ಶಾಂತಿಗೆ ಭೀಮರಧಥಿಶಾಂತಿ 
ಎಂದು ಹೇಳುತ್ತಾರೆ. [ ಸಂ. ಭೀಮರಥೀ ] 

ಭೀಮರಾಜ (ನಾ). ಪಶ್ಚಿಮಸಮುದ್ರತೀರದ ಕಾಡುಗಳಲ್ಲಿ ವಾಸಿಸುವ, 
ಕಪ್ಪುಬಣ್ಣದ `ನೀಳವಾದ ರೆಕ್ಕೆಗಳುಳ್ಳ? ಮಧುರವಾದ ಕಂಠಧ್ವನಿ 
ಯುಳ್ಳ ಒಂದು ಬಗೆಯ ಹಕ್ಕಿ : (೪). [ಸಂ. ?) 


ಭೀಮಸೇನ ೬೭೫೭ ಭೀಷ್ಮಪ್ರತಿಜ್ಞೆ 
ಭೀಮಸೇನ (ನಾ). ೧. ೬ ಭೀಮ ೪ : ಭೀಮಸೇನಚರಣಪ್ರಹರಣ; ಭೀಷಣ (ಗು). ೧. ಭಯವನ್ನುಂಟುಮಾಡುವ ; ಭಯಂಕರವಾದ ; 
ಗಳಿತಶೋಣಿತಾರ್ದ್ರಮಾಳಿಯುಮಾಗಿ. (ಶಂಶಥಾ, ೦೩-೦೦೨ ನ), ಭೂಮಿ ಪ್ರಕುಪಿತ ಮೃಗಪತಿ ಶಿಶುಸನ್ನಿಕಾಶ ರಶಿವಿ6ಟ' ಭೀಷಣಭ್ರೂಭಂಗರ೦್‌ 


ಪತಿ ಹೇಳುವೆನದೇನನು ಭೀಮಸೇನನ ಜನನದದ್ಭುತದ (ಕಣಾಂ. 8-೪0). 
ವಿ. ಒಂದು ಬಗೆಯ ಕರ್ಪೂರ. [ಸಂ.7 
ಭೀಮಸೇನಿಕ (ನಾ). -ಭೀಮಸೇನ ೨ : ಅಡಸಿದ ಪಾರಿಜುತಕೆದ ಕಪ್ಪರ 


ವಳ್ಳಿಯ  ನೇಲವತ್ತಿಯಾಯ್ದಡಕೆಯ ಭೀಮಸೇನಿಕದ ' ತಂಬುಲದಿಂ 
( ಕಿತ್ತ. ೦೦-೧). [x.] 
ಭೀಮಾಟವಿ (ನಾ). ಭಯಂಕರವಾದ ಕಾಡು ; ಮಹಾರಣ್ಯ : ಆ 


ಭೀಮಾಟವೀಸರಸ್ತೀರದೊಳಿರಿಸಿ ಫೋಪುದುಂ ನಾಮಲ್ಲಿ ಧೈರ್ಯಮನೆ ಮನ 
ದೊಳವಳಂಬಿಸಿ ಚತುರ್ವಿಧಾಧಾರ ಶರೀರಪ್ರತ್ಯಾಖ್ಮಾನಪೂರ್ವಕಂ 
ಸನ್ಮಸನದಿಂ ಮುಡಿಪಿ (ಉಾಂತಿಪು. ೪-೯೬ ನ); ರಾಮಂ ಕಲಿಸಿದ ತೆಜದಿಂ 
ಶಾಮೆಗೆ ಪುಸಿ ನುಡಿದು ರಥಮನೇಲ್‌ಸಿಕೊಂಡ್ಲಾ ಭೀಮಾಟವಿಯಂ ಕರಿಹರಿ. 
ಭೀಮಾಟನಮಂ ಕೃತಾಂತಮುಎನೆಯ್ತಂದಂ (ಕಂರಾನೂ. 08೩೩) -.[ಸಂ. 

ಭೀಮೆ (ನಾ). ೧. ದುರ್ಗೆಯ ಒಂದು ಹೆಸರು. ೨. ಭೀಮಾನದಿ: 
ಸೋಪಾನ ಕಟ್ಟೆ ಭೀಮೆಯೊಳು ಇಳಿಯುದಕೆ ಸೋಪಾನಮೂಾನೆ ಪತನಿತ್ತ 
(ಕನ್ನತಾ- ೩೦೬). [ಸಂ. ಭೀಮಾ] 

ಭೀರು (ನಾ). ೦. ಅಂಜಿಕೆಯುಳ್ಳ ವ್ಯಕ್ತಿ : “ದರಿತಃ, ಚಕಿತಃ, ಭೀತಃ, 
ತ್ರಸ್ತಃ, ಭೀರುಃ, ಕಾತರ], ` ಕ್ಷುಭಿತಃ, ಶಂಕಿತಃ_ಈ ೮ ಪ(ಹ)ಂದೆ” 
(ತರಾಯು. ೩6-೦೪): ಭೀರುಗಳಂ ಶರೆಣ್ಬುಗುವರಂ. , , ಇಅಸಿಯಲ್ಯೈ 
ಪೇಸಿ (೧4: ಸಾ» 03-34; 2167) ; ನೀನಿನಿಯಳ್‌ ವಿಷಮಾತಂ . . . 
ನೀನುರುತರ ಭೀರು, ಸರ್ಪಭೂಷಣನಾತಂ (೧೪. ೪-00). ೨. ನರಿ 
೩, ಹುಲಿ. ೪. ಒಂದು ಬಗೆಯ ಕಬ್ಬು. ೫. ಬೆಳ್ಳಿ. ೬. ಆಡು. 
ಓ ನೆರಳು; ಛಾಯೆ. ೮. ಸಾವಿರಕಾಲಿನ ಹುಳು ; ಜರಿ. 

[kd] 

ಭೀರುಕ (ಗು). ೧. ಅಂಜುವ ; ಹೆದರುವ. (ನಾ). ೨. ಎಭೀರು ೧: 
*ತ್ರಸ್ನುಃ, ಭೀರುಃ: ಭೀರಂಕಃ, ಭೀಲು1---೪ ,ಹೆದರುವವನೆ ಹೆಸರು. 
ಭಯಪಡುವ ಪಿರಿಕಿ” (ಸಾಂತ: ಟೀ). ೩. ಹುಲಿ. ೪. ನರಿ. ೫. ಕರಡಿ. 
೬. ಗೂಬೆ. ೭. ಒಂದಂ ಬಗೆಯ ಕಬ್ಬು. [ಸಂ.] 

ಭೀರುತನ (ನಾ). ಹೆದರಿಕೆ; ಹೇಡಿತನ : ‘ಈ ಕಲಿಸಿದರೆಲವೊ ಸುಗರ 
ಭೀರುತನವನು ನಿನಗೆ ಯಾದವವೀರರಲಿ ಮುನ್ನಿಲ್ಲದಪಯಶವಾಯ್ತು 
(agri. ೦೦-೮೦-೩೪), [ಭೀರು + ತನ] 

ಭೀರುತೆ (ನಾ). ಇ ಭೀರುತನ ; ಶೈವಾಲವಾವರಿಸಿದೆಳೆಯ ತಾವರೆಯಂತೆ 
ಚಾರುಭೀರುತೆ ಮೆರೆಯೆ ನಾರಿಯ. ದುಕೂಲಮಂ ತಳೆದು 
೧೪-೩೦೦). [ಸಂ, ಭೀರುತಾ] 

ಭೀರುತ್ವ (ನಾ). -ಭೀರುತನ ; ಭೀರುತ್ವಮೇಗೆಯ್ಯದೋ (ಉತ. ೩೪). 
ಅಂತುಪತಮಭುವಮುಂ ಪಾಪಭೀರುತ್ವಮಂಂ “ನಗೆ ತೊಟ್ಟನೆ. ಪಟ್ಟೆ 
(ತಂರಾಬಾ, ೪-೦೯ ನ). [೫ಂ.] 

ಭೀರುತ್ವಪ್ರತ್ಕಾಖ್ಯಾನ (ನಾ). [ಜೈನ] ಸತ್ಯವ್ರತದ ಐದು ವಿಧವಾದ 
ಭಾವನೆಗಳಲ್ಲಿ ಒಂದು; ಭಯವನ್ನು ಬಿಡುವುದಂ; £ ಕ್ರೊ ಪ್ರೀಧಪ್ರತ್ಕಾ! 
ಖ್ಯಾನ, ಲೋಭಪುತ್ಕಾಖ್ಯಾನ, ಭೀರುತ್ವ ಕ್ವಪ್ರತ್ಯಾಖ್ಯಾನ, ಹಾಸ 
ಪ್ರಶ್ಯಾಖ್ಯಾಃ ನ ಮತ್ತು 'ಅನವೀಚಿಭಾಷಣ- _ಇವು "ಸತ್ರ ವ್ರತದ 
ಐದು ಭಾವನೆಗಳು: ಭೀರುತ್ವಪ್ರತ್ಕಾ ಹಖ್ಮಾನ _ಭಯಮಂ ತೊಚ್‌ವುದ್ದ 

- ಈಯಯ್ದುಂ ಸತ್ಯವ್ರತದ ಭಾವನೆಗಳಪ್ಪುವು (ತತ್ತ 
[5.] 

ಭೀಲುಕ (ನಾ).ಎಭೀರು ೧: “ತ್ರಸ್ನುಃ, ಭೀರು; ಭೀರುಕಃ, ಭೀಲುಕಃ- 

೪ ಹೆದರುವವನ ಹೆಸರು, ಭಯಪಡುವ ಪಿರಿ8” (ನ್ಮ: ಟೀ): [ಸಂ] 


(ತತ್ರ್ರಾಂಗ, 


- ೨೩೦). 


48 


ನಕುಲ ಸಹದೇವರ್‌. (ಶುಶರಾ. ೬-೪); ಭೀಷಣಬಹಿರಸುಹೃದೃಲಶೋಷಣ 
ದಕ್ಷರ್‌. . . ಕುಂಭಕರ್ಣ ವಿಭೀಷಣರೆಂಬರ್‌ (ಕಂರಾಶಾ 00-339); ಅದರ 
ಭೀಷಣ ಪರಿಣಾಮವನ್ನು . . , ಕಾಣಲು ನಾವು ಐದನೆಯ ಅಂಕಕ್ಕೆ ಹೋಗ 
ಬೇಕು (ರರುಣಾ: ೭೦)- (ನಾ). ೨. ಭಯಂಕರವಾದಂದು;: ದಾರುಣ 
ವಾದುದು: “ಫೋರಂ... ಭೀಷಣಂ, ಭೀಷ್ಮಂ, ಭೈರವಂ, ಭಯಾ(ವಹ) 
ನಕಂ-ಈ ೧೦ ಭಯಂಕರಂ” (ಕಣಯ. 0೦೬-೨೦). ೩. ಭಯಂಕರ 
ನಾದವನು : ಸಂಸ್ಟಾಳಿತೋದ್ಧತೆ ಚಪಳಚಾಪಕರಾಳಮೌರ್ವೀನಾದಭೀಷಣ 
ನಾದನಾ ಭೀಮ (ಕುತ್ಶಾಕ. ೨-೦೩) ೪. ರುದ್ರ; ಶಿವ.೫. 'ತಾಸೆ' ಎಂಬ 
ಒಂದು ವಾದ್ಯ: ಭದ್ರಕವೆಂಬ ಕಡಿ ಶಾಸಕವೆಂಬ ನಗಾರಿ ಭೀಷಣಮೆಖಿ 
ತ್ರಾಸಾ . - - ಧೋರಘಂಟಿಕೆಯೆಂಬ ಘಂಟೆ ಇತ್ತೆದ ದಶವಾದ್ಯಂಗಳಂ 
ಸಲುಳ್ಳ ವಿಚಕ್ಷಣರಿಂ ವಿನುತರಾಗಿ (೧೭. 3)- 'ಪಂಚಮಹಾ 
ವಾದ್ಯ' ಪರಾ. ೬. [ಕಾವ್ಯವಿ] ಎಂಟುರಸಗಳಲ್ಲಿ ಒಂದು ; 
ಭಯಾನಕರಸ ; ಬಳಿಕ ಹಸಿತವ್ಯ ಶೋಚ್ಚ ದ್ವೇಷ್ಯ ಪ್ರತಿಭಟ ಭೀಷಣ 
ಜುಗುಪ್ಸನೀಯ ಆಶ್ಚರ್ಯ ಸಾಮ್ಯಾಸ್ಟದಂಗಳೆಂಬ ರಸಾಷ್ಟಕರೂಪಮಾಗಿ 
ತತ್ತದ್ವಾಚ್ಯಮಹುದು (ನಕ. ೨೪೪). [ಸಂ.] 
ಭೀಷ್ಮ (ಗು). ೧. ಭಯವನ್ನುಂಟುಮಾಡುವ ; ಭಯಂಕರವಾದ: 
ಜಾಜ್ವಲ್ಯಮಾನಾನಲಾಭ್ಯರ್ಣಸ್ಥ 0 ಬಹುಬಂಧನಂಬಡೆದು. ಭೀಷ್ಮಧ್ವಾನನಿರ್ದಂ 
ಚಿರಂ (ಹೂಂಕಂ. 03-೪) ; ತೃಪ್ತಜರರದ ಭೀಮಭೀಷ್ಮಭಲ್ಲುಕಮೊಂದು 
ಚರಿಸುತೈತಂದು (8ತ್ರಾಂಗ, 1). (ನಾ). ೨. ಭೀಕರವಾದುದು; 


ಭಯಂಕರವಾದುದು: "ಘೋರಂ. * ಭೀಷ್ಮಂ, ಭೈರವಂ 
ಭಯಾ(ವಹೃನಕಂ_ಈ ೧೦ ಭಯಂಕರಂ" (ಕಂಡು. 00೬-30) ; 
ಮುತ್ತುಗಳ್‌ ಸುತ್ರುಲುಂ ಸಿಡಿಯುತ್ತಿರ್ಪಿನಮಿರ್ದುದೊಂದತಿವುದೇಭಂ 


ಭೀಷ್ಮದೊಳ ಗ್ರೀಷ್ಮದೊಳ್‌ (೧06. ೪೨೪); ಮೇಘಚುಂಬಿತ ಗಿರಿಯೆ 
ಚೂಡದಿಂದಾರ್ಭಟಿಸಿ ದುಮ್ಮಿಕ್ಕುವರ್ಬಿಯಾಘಾತದಿಂ ಭೀಷ್ಮವಹ ಜಲಪಾತ 
ವ್ರಾತಂಗಳಿಂ ಭೀರಮರಣ್ಯಂ! (ಶ್ರೀಣಕಾ- 6೨0). ೩, ಭಯ; 
ಭೀತಿ; ದೊರೆಕೊಳ್ಳುಂ € ಯಾಮಿನೀ ಸ್ವಾಮಿಯಿನೊಗೆವ ಮಹಾರಿಷ್ಟ ಭೀಷ್ಮ 
[೫ಗಂ- ಭೀಷ್ಟ: ಭೇಷ್ಟ]ಕ್ಕಭಂಗಂ (ಣಿ: ೬-00). ೪. "ಶಂತನು' ಎಂಬ 
ರಾಜನಿಗೆ ಗಂಗಾದೇವಿಯಲ್ಲಿ ಹುಟ್ಟಿದವನು ; ಪಾಂಡವ, ಕೌರವರ 
ಅಜ್ಜ; ಗಾಂಗೇಯ : `ಗಾಂಗೇಯನೆನೆ ಭೀಷ್ಮನಕ್ಕು” (ಟಗ: 
೬6-9); ತಂದನಂದಂಬೆಯಂಬಿಕೆಯಂಬಾಲೆಯರೆಂಬ ಬಾಲೆಯ್ಯರನೇಂ] 
ಭೀಷ್ಮಂ ಯಶೋಭಾಗಿಯೋ (ಶುಶರಾ. 0-೬೪) ;' ಕೌರವೇಂದ್ರನ 
ಮೋಹರದ ಗುರುಭಾರ ಭಿ;ಷ್ಕಂಗಾಯತ್ತು (ಕರ್ಮಾ. 0-83); ಯದ್ದ ೈಚ್ಛಾ 
ಮರಣಿ ಭಾಗವತಮಸ್ತ ಕಮಣಿ ಬೃಂದಾರ ಕೋಪವಮಂ ಸತ್ಯಸಂಧ 
ಭೀಷ್ಮಂ (ಕೈಬಳಾ, ೯-೩೦). ೫. (ಅಲಂ) (ಒಂದು ಮನೆತನ ಅಥವಾ 
ಒಂದು ಊರು ಮುಂತಾದ ಕಡೆಗಳಲ್ಲಿ) ಬಹಳ ವಯಸ್ಸಾ ದವನು ; 
ಹಿರಿಯ ವ್ಯಕ್ತಿ: ರಾಜಮಾತೆಯವರ ಕರ್ಮಾಂತರೆಗಳು ಮುಗಿಯು 
ತ್ರಿದ್ದಂತೆಯೆ ಓಿಷ್ಕಂ ಆರೋಗ್ಯ ಕೆಟ್ಟಿತು (ಉಂತರಾ- 66೪). [ಸಂ] 

ಭೀಷ್ಕತೆ (ನಾ). ಭಯಂಕರತೆ ; ಭೀಕರತೆ ; ಬಲಶಾಲಿಗಳ್‌ ` ತಿಣಿಕಿ 
ತಂದಿಟ್ಟ ಕಾರ್ಮುಕದ ಭೀಮ ಭೀಷ್ಮತೆಯೆಂಜ್ವಲಿಸಿದತ್ತು (ಶ್ರೀರಾಮಾ. 
೫೬-೪೯೨)- [ಸಂ.] 

ಭೀಷ್ಮಪ್ರತಿಜ್ಞೆ (ನಾ), (ಆಲಂ) (ಮಹಾಭಾರತದ ಭೀಷ್ಮನಂ ಮಾಡಿ 
ದಂಥ) ಪ್ರತಿಜ್ಞೆ: ಅಚಲವಾದ ಪ್ರತಿಜ್ಞೆ; ದೃಢಪ್ರತಿಜ್ಞೆ: ಗೌಡರು ಈ 


ಏಟ್ಲೆಯಲ್ಲಿ ಭೀಮಪ್ಪನಿಗೆ ಶಿಕ್ಷೆಮಾಡಿಸುವ.. ಭೀಷ್ಮಪ್ರತಿಜ್ಛೆ ಮೊಡ. ನಿಂತರು 
(ಕತತ. ೬). [ಸಂ. ಭೀಷ್ಮ ಪ್ರತಿಜ್ಞಾ) 


ಭೀಷ್ಮಪ್ರಯತ್ನ 


ಭೀಸ್ಮಪ್ರಯತ್ನ (ನಾ). (ಆಲಂ) ಅಚಲವಾದ ಪ್ರಯತ್ನ : ಎಷ್ಟೇ 
ಕಷ್ಟ ಬಂದರೂ ಬಿಡದೆ ಸಾಧಿಸಂವಿಕೆ ; ಹಟದಿಂದ ಕಾರ್ಯವನ್ನು 
ಮುಂದುವರಿಸುವಿಕೆ: ಸರ್ವಾಪರಾಧವನ್ನು ನನ್ನ ತಲೆಯ ಮೇಲೆ 
ಹೊರಿಸಿ ಅವಳನ್ನು ನಿರಪರಾಧಿಯನ್ನಾಗಿ ಮಾಡುವ ಈ ನಿನ್ನ'ಭೀಷ್ಮ 
ಪ್ರಯತ್ನವೇಕೆ ? (ಕಕ್ತರ್ಯ. ೨೬6)- [ಷಂ.] 

ಭೀಷ್ಮಾರಿ (ನಾ). ಭೀಷ್ಮನ ವೈರಿ ; ಶಿಖಂಡಿ: ಬೊಬ್ಬಿರಿವುತಂ ಬಂದು 
ಭೀಷ್ಮಾರಿಯಂ ಮನೆಯನೊಳಪೊಕ್ಕನು ಫಡಯೆನುತಲಿರಿದನು ಶಿಖಂಡಿಯಂ 
(ತುರಗ. ೭೬-೪೭) - [ಸಂ.) 

ಭೀಷ್ಮಿಸು (ಕ್ರಿ). ಉಗ್ರವಾಗು: ಉಸಿರ್ದಂ ವಸುದೇವಂ ಭೀಷ್ಮಿಸೆ 
ಕೋಪಾರಕ್ಷನೇತ್ರನರಿಬಳಜೈತ್ರಂ (ಕೇಫ. ೩-೩೨); ಇಸೆ ಪರಿಯೆ ರಥ 
ಹರಿಗಳ್‌ ಮಿಸುಗುವ ಸಂಕಲೆಯ ಕಣ್ಣಿಗಳ್‌ ಭೋಂಕೆನೆ ಭೀಷ್ಮಿಸೆ ದೆಸೆಗೆ 
ಹರಿಗಳೋಡಲ್‌  ಪೊಸರಥಮುಮನೇಲ ಮತ್ತೆ ನಿಲೆ ಸಿಂಹರಥಂ 
[Ce [ಭೀಷ್ಮ ---- ಇಸ್ಕು] 

ಭು (ನಾ). ಒಂದು ಅನುಕರಣ ಶಬ್ದ; ಶಂಖ ಮೊದಲಾದ ವಾದ್ಯಗಳ 
ಧ್ವನಿಯನ್ನು ಅನುಕರಿಸುವ ಶಬ್ದ: ಭು ಭೂ ಭೂ ಎಯ 
ಪೂರಯಿಸಿದುದು ಶಂಖಂ (ಕನುರ- 0೦' ಶ್ರಯೋ)- 

ಭುಂಕರಿಸು (ಕ್ರಿ). ೧. ಭುಂ ಎಂದು ಶಬ್ದಮಾಡು, ೨. ಸಶಬ್ದವಾಗಿ 
ಬಂಧಿಸು: ಸಂಕಲೆಯನಳವಡಿಸಿಯಗಳಿಯ ಭುಂಕರಿಸಿದನು ಮಣಣ. 
೩-೪0). [ಭುಂಕರಣ್ಯ 4 - ಇಸು] 

ಭುಂಕಾರ (ನಾ). ಭುಂ ಎಂಬ ಧ್ವನಿ: ಭೋರಂಗಿಗಳ ಭುಂಕಾರ 
(ಸರಗ. ೩೦-೦೦)....[ 2 ) 

ಭುಂಗಾ 'ಭೋಂಗಾ' ನೋ. 

ಭುಂಜಕ (ನಾ). ತಿನ್ನುವವನು; ಉಣ್ಣುವವನು ; ಭಕ್ಷಿಸುವವನು : 
ಆತ ಪ್ರಸಾದವಿಡಿದು ಭುಂಜಿಸುವ ಭುಂಜಕನಾಗಿ ವೇಶವಿಡಿದು ರಂಜಿಸುವ 
ರಂಜಕನಲ್ಲ (ಶದಗೋ, ೦೦೭-೯೭); ನೆರೆ ಹೊಲ್ಲ ಜಾರ ಚೋರರ ನೆರೆ 
ಹೊಲ್ಲ ಬ್ರಹ್ಮೇತಿಕಾರರ ನೆರೆ ಹೊಲ್ಲ ಸುರೆಯ ಭುಂಜಕೆರ (66ರ. 
030-03). [ಇಪ್ರಾ. ಭುಂಜಗ. / ಸಂ. ಭೋಜಕ] 

ಭುಂಜನ (ನಾ). ತಿನ್ನುವುದು: 'ಭುಂಜಿಸು' ಪರಾ. 

[< ಪ್ರಾ. ಭುಂಜಣ. / ಸಂ. ಭೋಜನ] 

ಭುಂಜಿಸು, ಭುಜಿಸಂ (ಕ್ರಿ). ೧. ಅಹಾರವನ್ನು ಸೇವಿಸು: ತಿನ್ನು; 
ಊಟ ಮಾಡು: ಏಕವುತದ ಭೂಸುರರು ಏಕಾಂತನಿಳಯದೊಳೇಕವಾಗಿರೆ 
ಸ್ನೈಯಂಪಾಕವ ಮಾಡಿ ಭುಂಜಿಪರು (ಕೋಶಕ. ೩-೩೬); ಭುವನಜನವಂಜದಿರಿ. 
ನೋಟಕರ್‌ ಭು[ಶಾಕಾಂ. ಭಂ]ಜಿಸುವೆನೀ ಕಾಳಕೂಟಮಂ ನಾನೆನುತೆ ಕರವೆತ್ತಿ 
ಬಾರೆನೆಲೆ (804. 3೨-೦೯) ; ಸ್ವಾದುವಾದ ಫಲವಂ ಭುಂಜಿಸಿ (ಗಂಡ. 
368-9)- ೨. ಸುಖವನ್ನು ಅನುಭವಿಸು ; ಸವಿ : ನನೆಯುದಿರದ ಪೆ 
ಕಮ್ಮಂಗಳವೆಯ ತೆನೆಯ ತುದಿಯ ತನಿಗಂಪಂ ಭುಃಜಿಸಲೆನುತನುರಾಗ 
ದಿನವೊಳ್ಳುಳ್ಳಿರ್ದಾಜಡಿವಳುಳೆಗಳು (ಕರಾ ೦-೬) ; ಜಗದುವರ 
ಕೆೊಟ್ಟುದನು ಭುಂಜಿಸು (81ರಾ- ೦೯೩); ಹಾನಿ ವೃದ್ಧಿ ಜಯಾಪ 
ಜಯಗಳು ಏನು ಕೊಟ್ಟುದ ಭುಂಜಿಸುತ ಲಕ್ಷ್ಮೀನಿವಾಸನ ಕರುಣವನೆ 
ಸಂಪಾದಿಸನುದಿನದಿ (ಕಶುಕಾ9- 0೪)- ಭುಜಿಸು: ೧. ಮುಡಿಯಿಕ್ಕಿ 
ರಾಘವನ ಚರಣದೆಡೆ ಕಾಣಿಕಿಯ ನೀಡಿದನು ತರತರದ ಪಣ್ಣಳಂ, ಫೂಗಳಂ 
ಮಾಂಸಾನ್ನದುಂ ಭುಜಿಸಿ ಸರ್ವರುಂ ತಣಿಯುತಂ . . . ಕಳೆದರಾ ರಾತ್ರಿಯಂ 
ಸುಖದ ನಿದ್ರೆಯಲಿ (ಶ್ರೀಲಾ. ೪೬-೩40). "ಭೋಜಿಸು' ಪರಾ. 

[ಭುಂಜನ -  ಹ್ಕು. / ತೆಲು. ಭುಜಿಂಚು] 
ಭುಂಭುಕ 'ಬುಂಭುಕ' ನೋ. 
ಭುಕ್ತ (ಗು). ೧: ತಿಂದ; ಊಟಮಾಡಿದ. ೨. ಅನುಭವಿಸಿದ. 


೬೭೫ರ 


ಭೆಟಿ 


(ನಾ). ೩. ಶಿಂದುದು; ಊಟಮಾಡಿದುದು : "ಭಕ್ಷಿತಂ, ಚರ್ವಿತಂ 
- ಅಶ್ರಿತ್ಗ. ಭುಕ್ತಂ೧೪ ಭುಜಿಸಲ್ಪಟ್ಟದ್ದು, ತಿನ್ನಲ್ಪಟ್ಟದ್ದು, 
ಅಗಿಯಲ್ಪಟ್ಟದ್ದು, ನುಂಗಲ್ಪಟ್ಟದ್ದು, ಮೆದ್ದದ್ದು” (ಸ್ಕಾಂತಿ, 4೩3). ೪. 
ತಿನ್ನುವಿಕೆ; ಊಟಮಾಡುವುದು : “ಭುಕ್ತಿ, ಭುಕ್ತಃ ಎ... 
ಭೋಜನೀಯಂ-ಈ ೭ ಹೊರೆತವೂ, ಊಟವುಂ” (೫ಕಕ್ಕ. ೨೬೫). ೫. 
ಅನ್ನ ; ಆಹಾರ : "'ಕೂರಮನ್ನಂ ಭುಕ್ತವೋ[ಕಾಣಾಂ. ಭಕ್ತಮೋ]ದನಂ 
ಭಿಕ್ಷಮಾಹಾರಮಶನಂ ಬಲಿಯೆನಲೈ ವೋಗರಮಕ್ಕು'' (ಸುಗಣ: ೬4-0). 
೬. (ಆಲಂ) ಸಾಂಸಾರಿಕೆ ಸುಖಗಳನ್ನು ಅನುಭವಿಸುವವನು; 
ವಿಷಯಲಂಪಟ : ಶಿವಭಕ್ತಿಯಳಿದ ಭುಕ್ತಂಗೆ ಎಂದೆಂದು ಭವಮುಕ್ತಿಯಿಲ್ಲ 
(ಸರ್ನ್ಞ್ಯ, ser). [ಸಂ. 
ಭುಕ್ತಶಾಲೆ (ನಾ). ೧. ಊಟದ ಮನೆ; ಭೋಜನಗೃಹ. ೨. 
ಪ್ರಯಾಣಿಕರಿಗೆ ಧರ್ಮಾರ್ಥವಾಗಿ ಊಟಕ್ಕೆ ಏರ್ಪಾಡು ಮಾಡುವ 
ಮನೆ; ಅನ್ನಸತ್ರ : ಮಠ ಭುಕ್ತಶಾಲೆ ಕಂಪೆಸೆವ ಘಟಪೂರಿತ ಗಂಧ 
ಶೈತ್ಯೋದಕದಣವಟಿಗೆಯ ಮನೆಗಳೊಪ್ಪಿ ಸುವುದು (ಹೀಶಕ- ೨-೨೦. 
[ಸಂ. ಭುಕ್ತಶಾಲಾ] 
ಭುಕ್ತಶೇಷ (ನಾ). ಉಂಡು ಮಿಕ್ಕ ಅನ್ನ; ಎಂಜಲು; ಉಚ್ಛಿಷ್ಟ; 
*ವಿಘಸಃ, ಭುಕ್ತಶೇಷಃ-ಈ ೨ ಉಂಡು ಮಿಕ್ಕುದು” (ತರಯು.8೪-೦೬೦): 
ಕೊಳೆತ ಬೆರಳನು ಭುಕ್ತಶೇಷದೊಳಿಳುಹಿದರೆ ಕಂಡೀಕೆ ಚಿತ್ತದೊಳಳುಕದುವ 
ಭೋಗಿಸೆ [CS 0೬-೪೩)... [ಸಂ,] 
30|ಭುಕ್ತಿ (ನಾ). ೧. ಊಟ ಮಾಡುವುದು; ಊಟ; ಭೋಜನ: “ಉಕ್ತಿ! 
ಭುಕ್ತಂ . . . ಭೋಜನೀಯಂ-ಈ ೭ ಹೊರೆತವುಂ ಊಟವುಂ" (ney, 
348): ತೃಪ್ತಿಯರಿಯದ ವಾಂಛೆ ಜೀರ್ಣಿಸದ ಭುಕ್ತಿವೊಲು ಗುಪ್ತದಲಿ 
ಕೊಳೆಯುತ್ತೆ ವಿಷಬೀಜವಾಗಿ (ಮ್ಹಂಳುಳ. ೩೬೯); ಪುರುಸನ ಒಕ್ಕಲು ಮದುವೆ 
ಯೆಲ್ಲೂ ಆದ ಮೇಲೆ ಜಾತಿಪದ್ಧತಿಯನ್ನನುಸರಿಸಿ ಊಟಹಾಕಿಸುತ್ತಿದ್ದರ್ಲು 
ಇದಕ್ಕೆ 'ಭುಕ್ತಿ' ಎಂದು ಹೆಸರು (ಹಟ್ಮತ. 09). ೨. ಸುಖಾನುಭವ: 
ಭೋಗ :"ಕಾಮದೊಳು ಭುಕ್ತಿಯೊಳು ಸಂಭೋಗಮೆಂದೆನಿಕು” (ಸ್ಯುಗರಾ- 
೦೪೩-೨೦): ಕರ್ತೆನನಟ್‌ಯದವನು ವಿಪ್ರನಾದರೈನು ಚತುರ್ವೇದಿಯಾದವ 
ರೇನು ಭುಕ್ತಿಕಾರಣ ಲೋಕದ ಇಚ್ಛೆಗೆ ನುಡಿದು ನಡೆವರಯ್ಶಾ (04. ಟಂ); 
ಮಲತ್ರಯಂಗಳಿಗೆ ತಲೆಗೊಡಹಿ ಭೋಗಮಂ ನೀಗಿ ಭುಕ್ತಿಯಂ ತೊತ್ತಳ 
ದುಳಿದು (೪: ೨೬-೨3). ೩, [ಜ್ಯೋತಿ] ಸೂರ್ಯಾದಿ ಗ್ರಹಗಳು 
ಯಾವುದಾದರೂ ರಾಶಿಯನ್ನು ಪ್ರವೇಶಿಸಿ ಮುಂದುವರಿಯುತ್ತಿರು 
ವಾಗ ಅತಿಕ್ರಮಿಸಿದ ಕಾಲ : ಆಯಿದನು . , , ರಿಪುಭಟನಾಯುಷದ 
ಕಡೆವಗಲ ಭುಕ್ತಿಯ ಶಕ್ಷಿಯನು ನೃಪತಿ (ಕುವ್ಯಾಕ. 4-೬೫). ೪. ವೃಕ್ತಿಯ 
ಜೀವಮಾನದಲ್ಲಿ ಯಾವ ಕಾಲದಲ್ಲಿ ಯಯವ ಫಲ ನಡಯ 
ವುದೆಂಬುದನ್ನು ಕಂಡುಹಿಡಿಯಲು ಜ್ಯೋತಿಃಶಾಸ್ತ್ರಜ್ಞರು 
ನಿರ್ಣಯಿಸಿರುವ  ಸೂರ್ಯಾದಿಗ್ರಹಗಳು  ಫಲಕೊಡುವ ಕಾಲ 
ವಿಶೇಷ; p ಒಬ್ಬ ಮನುಷ್ಯನು ೧೨೦ ವರ್ಷಗಳ ಕಾಲ ಬದಂಕು 
ವುದಾದರೆ ಆತನ ಜೀವವರಾನದಲ್ಲಿ ಒಂಭತ್ತುಗ್ರಹಗಳ ದೆಶೆಗಳೂ 
ನಡೆಯುತ್ತವೆ. ಪ್ರತಿಯೊಂದು ದೆಶೆಯಲ್ಲೂ ಒಂಭತ್ತು ಗ್ರಹಗಳ 
ಭುಕ್ತಿಗಳು ನಡೆಯುತ್ತವೆ. ಪ್ರತಿಯೊಂದು ಭುಕ್ತಿಯಲ್ಲೂ ಬೇರೆ. 
ಬೇರೆ ಫಲಗಳು ನಡೆಯುತ್ತವೆ. ಈ ದೆಶೆ ಮತ್ತು ಭುಕ್ತಿಗಳ 
ಕಾಲನಿರ್ಣಯಕ್ಕೆ ನಿರ್ದಿಷ್ಟವಾದ ಗಣಿತವಿದೆ. ಉದಾಹರಣೆಗೆ 
ಕೃಷ್ತಿಕಾನಕ್ಷತ್ರದಲ್ಲಿ ಒಬ್ಬನು ಜನಿಸಿದರೆ ಅವನಿಗೆ ಜನನಕಾಲದಲ್ಲಿ 
ರವಿದಶೆಯಖ ಪ್ರಾರಂಭವಾಗುತ್ತದೆ. ಬಳಿಕ ಚಂದ್ರದಶೆ ಇತ್ಯಾದಿ. 
ರವಿದಶೆಯು ಆರುವರ್ಷಗಳು ನಡೆಯುತ್ತದೆ. ಆಗ ರವಿ, 
ಚಂದ್ರ. ಕುಜ, ರಾಹು, ಗುರು, ಶನಿ, ಬುಧ. ಕೇತು, ಶುಕ್ರ 


15 


ಭುಕ್ತಿಗೆಯ್‌ 


ಗ್ರಹಗಳ ಭುಕ್ತಿಗಳು ಕ್ರಮವಾಗಿ ಲೆಕ್ಕಾಚಾರದಂತೆ ನಡೆಯುತ್ತವೆ ; 
ಯುಕ್ತಿವಂತನು ಶುಕ್ರಿನ ಭುಕ್ತಿಯಲ್ಲಿ ಮುಕ್ತಿ ಪಡೆದನಂತೆ (ಲ); 
ಮಾಘಮಾಸದ ಹೊತ್ತಿಗೆ ಶುಕ್ರಭುಕ್ತಿ ಪ್ರಾರಂಭವಾಗುತ್ತದೆ. 
ಮದುವೆಯಾಗುತ್ತದೆ (648). [ಸಂ.] 

ಭುಕ್ತಿಗೆಯ (ಕ್ರಿ). ಊಟಮಾಡು : ವರಮಠಮಂ ಪುಗುತಂದಲ್ಲಿರುತಂ 


ಆಗ 


ಸಲೆ ಭುಕ್ತಿಗೆಯ್ದು ಶಯನಂಗೊಂಡಿರೆ (ಹಾಡಾಸ್ಕ- 90೪-0). 
[ಭುಕ್ತಿ 4 ಕಯ್‌) 
ಭುಕ್ತಿಗೆಯ್ಸು (ಕ್ರಿ). ಊಟಮಾಡಿಸು; ಭೋಜನ ಮಾಡಿಸು: 


ಸಡಗರದಿಂದುಪಚಂಸುತೆ ಮೆಲ್ಲನೆ ಪಡೆದಳು ರತಿಯ ಚಿತ್ತವನು . 
ಮಜ್ಜನ ಭುಕ್ತಿಗೆಯ್ಸೆ (ಕೋಶಕ.- ೦೦-೨೦). [ಭುಕ್ತಿ 2. ಕೆಯ್ದು] 

ಭುಕ್ತಿದ (ನಾ). ಸುಖವನ್ನು ಕೊಡುವವನು; ಐಹಿಕಸಂಖವನ್ನುಂಟು 
ಮಾಡುವವನು : ಭುಕ್ರಿದರು ದೇವತೆಗಳಲ್ಲದೆ ಮುಕ್ತಿದರು ತಾವಾಗರು 
(ರಿಕೇಶ. ೬-0): [ಸಂ.] 

ಭುಕ್ತೋಚೈಪಷ್ಟ (ನಾ). ಊಟಮಾಡಿ ಬಿಟ್ಟ ಎಂಜಲು ಅನ್ನ : 
“ಭುಕ್ತೋಚೈಷ್ಟಂ, ಫೇಳಿಕಾ-ಈ ೨ ಮಡಗೂಟು” (ಶರಾಯು. ೩9-0೭೦). 

[ಸಂ.] 

ಭುಗ್‌ (ನು). ಒಂದು ಅನುಕರಣ ಶಬ್ದ 
ಕೊಳ್ಳುವುದನ್ನು ಸೂಚಿಸುವ ಶಬ್ದ ¥ ಒಮ್ಮೆ ಹೊಗೆಗಟ್ಟುವುದೊಮ್ಮೆ 
ಭುಗ್ಗೆನುವುದು ಬರ್ನರು ಕೆಟ್ಟ ಲಾಟೀನು 

ಭುಗಭುಗ (ನಾ). ಒಂದು ಅನುಕರಣ ಶಬ್ದ 

ಭುಗಭುಗನೆ (ಅ). ಒಂದು ಅನುಕರಣಾವ ಗೆಯ ; * ಭುಗಭುಗ ಎಂದು 
ಧ್ವನಿಯಾಗುವಂತೆ : ಭುಗಭುಗನುರ್ಟಿ ಪಾಯ್ಯ ಬಿಸುನೆತ್ತರ 
ಸುಟ್ಟುರೆಯಂ ನೆಲಕ್ಕೆ ಪರ್ದುಗಳುಗಲೀಯದವ್ವಳಿಸಿ ಪೀರ್ವಿನಂ (ಕಂಶೂಾ- 
00-೮೦): [ಭುಗಭುಗ 4 - ಅನೆ] 

ಭುಗಿಭುಗಿ (ನು). ಒಂದು ಅನುಕರಣ ಶಬ್ದ; ಛಿಟಿ ಛಿಟೀ ಛಿಟಿ ಭುಗಿಲು 
ಭುಗಿಭುಗಿ (ಪು. 8೬-೩೨) ; ಭುಗಿಲು ಭುಗಿಭ: ಭುಗಿ ಧಗಿಲು ಧಗಿಲೆಂದೊಗೆದು 
ದಳ್ಳುರಿಯುಗುಳಲು (೫8೫. ೩೬-೭೪): 

ಭುಗಿಭುಗಿಸು (ಕ್ರಿ). ಭುಗಿಭುಗಿ ಎಂದು ಧ್ವನಿ ಬರುವಂತೆ ಉರಿ, -. 
ಜ್ವಲಿಸು ; ಹೆಚ್ಚಾಗಿ ಜ್ವಾಲೆಗಳನ್ನು ತೋರ್ಪಡಿಸುತ್ತಾ ಜ್ವ ರ್ವಲಿಸು ; 


ಬೆಂಕಿಯು ತಟ್ಟನೆ ಹತ್ತಿ 


ಸಾ ೨೦೩-೬೩).. 


"ಭುಗಭುಗನೆ'. ಪರಾ. 


ಹೆಚ್ಚಾ ಗಿಉರಿ; “ಗಭ ರಪುಮನಕರದಲಿ ಸಲೆ ಬೀದಿದರಿದುದು 
'ಭೀಮದಾವಾಗ್ನಿ (ಕುವ್ಮಾರ್ರೋ, 0೨-39) ; ಭುಗಿಧುಗಿಸೆ ಕೋಪಾಗ್ನಿ 
ಮೂಡಿಗೆಯ ಕೋಲ್ಕಳಂ ತೆಗೆತೆಗೆದು ಬಿಲ್ಲನಿಕ್ಕಡಿಗೈದು 


ಬೊಬ್ಬಿ ಅದನು (ಕೈಬರಾ- ೦೨.33). 'ಭುಗುಭುಗಿಸು" ಪರಾ. 
[ಭುಗಭುಗಿ + ಇಸ್ಕು] 
ಭುಗಿಲ್‌, ಭುಗಿಲು (ನಾ). ೧. ಒಂದು ಅನುಕರಣ ಶಬ್ದ: 
ಕರಣಾವ್ಯಯಗಳು , . , ನಿಟಿಲ್‌, ಪಠಿಲ್‌, ಭುಗಿಲ್‌, ಭೋರ್‌... 
ಇತ್ಯಾದಿ (ಕರ: 3೨). ಭುಗಿಲು: ೧. ಛಿಟಿ ಛಿಟೀ ಛಿಟಿ ಭುಗಲ್ರು 
ಭುಗಿಭುಗಿ (044. ೫೬-೩೨); ಭುಗಿಲು ಭುಗಿಭುಗಿ ಧಗಿಲು ಧಗಿಲೆಂದೊಗೆದು 
ದಳ್ಳುರಿಯುಗುಳಲು (೫೧. ೩೬-೬). ೨. ತಾಪ; ರುಳ ; 
ಎರಡುಹನಿಯಾದರೂ ಕಣ್ಣೀರು. ಉದುರಬಾರದೆ? ಆ ಒಳಗ 
ಭುಗಿಲು ಸ್ವಲ್ಪವಾದರೂ ಹೊರಮಖಖವಾಗಬಾರದೆ ? (೫ಂತಂ. ೬೦೬); 
ತಲೆಯಲ್ಲಿ ಹುಯಿಲು ಎದೆಯಲ್ಲಿ ಭುಗಿಲು (ತುಠ್ರತತಿ. ೩-೩). 
ಭುಗಿಭುಗಿಲ್‌, ಭುಗಿಭುಗಿಲು, ಭುಗಿಲ್ಬುಗಿಲ್‌, ಭುಗುಭುಗಿಲ', 
ಭುಗ್ಭುಗಿಲ್‌, ಭುರ್ಭುಗಿಲ್ಲ (ದ್ವಿರುಕ್ತಿ) : ದೆಸೆಗಳಂ ಮಿಸುತ್ತೆ 
ರಸೆಯನಲ್ಲಾಡಿಸುತೆ ಭುಗ್ಗಿ[ಶಾಕಾಂ. ಗು)ಭುಗಿಲ್‌ ಛಿಳಿಛಿಟಿಲನೊಗೆದುದು 
ಮಹಾವಿಷಂ (ಕಣರ 0-08) ; ಉರಿಗೆ ಹವಿಯಂ ಕೊಡಲೊಡನೆ ಸೆಕೆ 


ಅನು 


೬೭೫೯ 


40 


48 


ಭುಗುಭುಗು 


೬ರಿದು ಭುಗಿಭುಗಿಲೆನುತ (ತಪು. ೩೩-೦೪) ; ಬಿಸುನೆತ್ತರ ಧಾರೆಗಳ್‌ 
ಭುಗಿಲ್ಭುಗಿಲೆನೆ ಪಾಯ್ದು ಪೊಣ್ಮಿದುವು (ಕಂಣನೂ. 0೩-60) ; ಭುಗ್ಭ 
ಭುಗಿಲ್‌ ಭುಗಿಭುಗಿಲು ಧಗಧಗ ಧಗಿಧಗಿಲುಧಲೆನಿದೊದಟಾದುರಿ ನಾಲಿಗೆ 
ಗಳನು ನೀಡಿದುದು (846. ೬-6.) ; ದಳ್ಳೆಂಬ ಭೋರೆಂಬ ಭುಗ್ಭು 
ಗಿಲೆಂ[ಪಾಕಾಂ. ಭುರ್ಭುಗಿಲೆಂ]ಬೇಟಕ್ಸಿಯನಾಂತು ಕೇಸುರಿಗಳಂ ಸೂಸಿತ್ತ 
ಗುರ್ವಶ್ಪಿನಂ (ಚ೨- 05._10) ; ನೆಗೆದುರಿ ಭುರ್ಭುಗಿಲ್‌ ಭುಗಿಲೆನುತು 
'ಮಗುರ್ವಿಸಿ ಪರ್ವೆ (ಶುಪಾಕೇ, ೦೬-೩6). 


ಭುಗಿಲನೆ (ಅ). ಒಂದು ಅನುಕರಣಾವ್ಯಯ ; ಭುಗಿಲ್‌ ಎಂದು 
ಧ್ವನಿಯಾಗುವಂತೆ : ಧಿಗಿಲನೆ, ಭುಗಿಲನೆ, ಭೋರನೆ ಎಂಬನುಕರಣ 
ಪದಂಗಳ೯* , , 


* ಅವ್ಯಯಪದಂಗಳಿಫ್ಪುವು (ಕರುರ. ೩೦೦ ಕೃತಿ), 
ಭುಗಿಭುಗಿಲನೆ (ದ್ವಿರುಕ್ತಿ) ; ಧಗಧಗಸ್ವನಂ ನಿಮಿರೆ ವನಂ ಭುಗಿಭುಗಿಲ 
ನುರಿದುದು [ಶಾಕಾಂ. ಭುಗಿಲನುರಿದುದು] (ರಾಶಕೇ- ೩-೩೭), 
[ಭುಗಿಲ್‌ 4 . ಅನೆ] 

ಭುಗಿಲಿಡಿ (ಕ್ರಿ): ತಳಮಳವು ತುಂಬು, ___ ವ್ಯಾಪಿಸು : ರುಗದಿಂ 
ಟಂಕಾರಗೈಯ್ಯೆ ದಶದಿಶಿ ಬೆಸುಗೆ ಬಿಚ್ಚಿತ್ತು. ತನ್ನಾದದೀ ಶ್ರೀಗಿರೀಶನ 
ಹೃದಯ ಭುಗಿಲಿಡಿದು ತನುಕಂಪನಾಗಿ ಜರ್ರುರಿಸಿ ತಲ್ಲಣಗೊಳುತಿರಲು 
(ನನನೋ- ೬-೪೮), [ಭುಗಿಲ್‌ + ಇಡ) 

ಭುಗಿಲಿಡು (ಕ್ರಿ). ೧. ಉರಿ; ಜ್ವಲಿಸು ; ಧಗಧಗಿಸು 
ದುರಿ * ಭುಗಿಲಿಟ್ಟು ಕವಿದುದು ತುದಿಗೆ ಬಹುಶಾಖೋಶಶಾಖೆಗಳ 
(ಕುಪ್ಮಾಳ- ೨0-33) ; ಅದು ಬಳಿಕ ಭುಗಿಲಿಡುತ ಬೈಬತ್ತಿ ದುದು ಬಿಡದಾ 
ಕಾಕನನು (ತೊಕರಾ, 3-೬-00). ೨. ಬಹಳ ಶಬ್ದವನ್ನು ಮಾಡು; 
ಭೋರ್ಗರೆ ; ಕಹಳೆಗಳ ಕಳಕಳದ ಬೊಗ್ಗುಗಳ ಮೆಣಿವಣೆ 1 ಭುಗಿಲಿಡಲು 
(ಕುಪ್ಮಾಲೀ, ೬-೯) - ಹ ತಟ್ಟನೆ ಹೊರಸೂಸ್ಸು ಚಿಮ್ಮು ; $ ಮೇ ಮೇಲಕ್ಕೆ 
ಉಕ್ಕು : ತಗರಾಗಿ ಕಾದಿ ನೆತ್ತರ್‌ ಭುಗಿಲಿಡೆ ತಲೆಯೊಡೆದು ಸತ್ತು 
ಗಂಗಾತಟದೊಳ್‌ ಸೊಗಯಿಪ ವೃಷಭಂಗಳಾಗಿಯೂ ಮಿಗೆ ಕ್ರೋಧ 
ಗೊಂಡು ಕಾದಿಯಬಾದು (ಕೃಣ್ಣಸ್ತ್ರ: ೪-0. ೪. ಸಿಟ್ಟು ಸ್ಟಿಗೊಳ್ಳು ; 
ಕೋಪವನ್ನು ತೋರಿಸು ; ಎನ್ನ ಕಂಡರೆ ಭುಗಿಲಿಡಲದೆಣಯ್ಸು ಶರಣ ರ 
ಮಿಗಿಲು ನುಡಿಗಾನಮ್ಮೆನು (ಶ್ರಶುಊೀ- ೩-6); ತಿದಿಯೂದುಗಿಚ್ಚಿನ 
ಹೊದಖ್‌ನುತಿರೆ ಬಿಡದೆ ಭುಗಿಲಿಡುತ್ಳಕುಣ್ದಾಳ. ೬-೨೪) [ಭುಗಿಲ್‌ 4-ಇಡು] 

ಭುಗಿಲು 'ಭುಗಿಲ್‌' ನೋ. 

ಭುಗಿಲೆನ್‌(ಕ್ರಿ). ಭುಗ್ಗನೆ ಹತ್ತಿಕೊಳ್ಳು; ತಟ್ಟನೆ ಉರಿಯೇಳು; 
ಜ್ವಲಿಸು ; ಕೆಣಕಿದರೆ. ಭುಗಿಲೆಂದುದೀತನ ರಣಪರಾಶ್ರಮವ್ನೂ (೪a 
4 ಪಶು ಹದಿಗೆ ಭುಗಿಲೆಂದುಲಿದು ನಲಿದಾಡಿದನು. ಪುತವಹನಶ್ಚ 
ಮೇಧದಲಿ (ತೊರರಾ. ೦-೬-೪೯); ಬಿಂಕದುರಿ ಮಸಗಿದುದು ಭುಗಿಲೆೇದು 
ವೀರನಾರಿಯ ಮನದಿ (1ಕ್ರಾಂಗ. ೦೨-೩೨೬). [ಫಂಗಲ್‌ ಎನ್‌ 1 

ಭುಗಿಲ್ಲರೆ (ಕ್ರಿ). ಲೆಂದು ಶಬ್ದಮಾಡು: ಪನುಜಾರಹುಂ 
ದನುಜನುಂ , , . ಭುಗಲ್ಗರೆವಿನಂ ಪೊಯ್ದಂ್‌ ಗದಾದಂಡದಿಂ (8ಗಂ. 
ets). [ಭುಗಿಲ್‌ + ಕರೈ] 

ಭುಗುಭುಗಿಸು (ಕ್ರಿ). ಭುಗುಭುಗು ಎಂದು ಶಬ್ದಮಾಡು ; ಸಗುಣದ 
ಲುಚ್ಚಿ ಭುಗುಭುಗಿಸಿ ಉಚ್ಚಳಿಸಿದವು ಹರಹಿನಲಿ "ಾಲಗೆ. ಹವ್ಮವಾಹನನ 
(ಕಂನ್ಮಾಸೆ. 0೨-3); £ರಿಗಿರಿಯೊಳು ದಗದಗಿಸಿ , . ಭುಗುಧುಗಿಸಿ ಬಿರುದಿನ 
ಮನ್ನೆಯ ಭಟರ ಪ್ರತಾಪಾಗ್ನಿ ಮೆಬಿರುದು ರಿಪುವನದೊಳಗೆ (ಕಂಠಂ. 
೦-೬): 'ಭುಗಿಭುಗಿಸು' ಪರಾ. [ ಭುಗುಭುಗು -- ಎಜ್ಮು ] 

ಭುಗುಭುಗು (ನಾ). ಒಂದು ಅನುಕರಣ ಶಬ್ದ ; ಭುಗುಭುಗು ಛಟಿಛಟಿ 
ಲೆಂದು ಲೋಚನದಿಂದೊಗೆದ ದಳ್ಳುರಿ ಸುತ್ತಿ ಸ್ಮರನ ಬಿಗಿದ ಬತ್ತಲಿಕೆ 
ಕರ್ವವಿಲ್ಲುಸಪ್ಪತೆ ಸುಟ್ಟುಗಿದುದು ಉರಿ ನಭಸ್ಮಳಕೆ (ಶಕ. ೭೩೯); 


ಹುಟ್ಟಿ 


ಳುಗ್ನ 


ಧಗಧಗಧಗನೆ ಪೊತ್ತುವ ಜ್ವಾಲೆಗಳ ಮಾಲೆ ಭುಗುಭುಗು . , . ಎಂದು. 
ಡಾವರಿಸೆ (ಕೈಬರಾ- 6-೩೯). 

ಭುಗ್ನ (ಗು). ೧. ಬಗ್ಗಿದ ; ಡೊಂಕಾದ : ವಕ್ರವಾದ. (ನಾ). ೨. 
ಬಗ್ಗಿರುವುದು; ಡೊಂಕಾದಂದು; ಬಾಗಿರುವುದು; ವಕ್ರವಾದುದು : 
“ವಕ್ರಂ .., ಭಂಗ್ನಂ, ಅರಾಳಂ. ಕುಟಿಳಂ, ವ್ಯಾಕುಂಚಿತಂ, ಊರ್ಮಿಮತ್‌ 
ಎ. ಈ ೧೨ ಕೊಂಕಿದುದು” (ಶಣಡು. ೦೦೬-೦೦): “ಭಂಗುರ 
ಮರಾಳಂ ಭುಗ್ನಮಾವಿ ಸಂ... ವೃ ನಮೆನಲು ಪೊರೆದ ಕೊಂಕಕ್ಕು” 
[CO ೩. [ಕಾಮಶಾ] ರತಿಬಂಧದಲ್ಲಿ ಒಂದು ಬಗೆ 
ತೋರಮೊಲೆಗಳನೊತ್ತಿ ಕೂರಿ ಕೂಡುವನೊಳಾಯ್ತೋರಂಶಿ[ರೆ] ಭುಗ್ಗಕರಣ; 
ಮೆಂಬುದು (ತನಕ. ೯-30). ೪. [ನಾಟ್ಯ] ಮುಖದ ಒಂದು ಅಭಿನಯ ; 
“ಲಜ್ಜೆಯಿಂದ ಮುಖವನ್ನು ಕೆಳಕ್ಕೆ ಮಾಡುವುದು * (06. ೨೩3 
ಗರ್ಮಾರುವಾರ) : ವ್ಯಾಭುಗ್ನ ಭುಗ್ನ ಉದ್ವಾಹಿತ ವಿಧುತ ವಿವೃತ ವಿನಿವೃತ್ತ 
ಈ ಅಣು ವದನಧೇದಂಗಳಿ (ಗಉತ್ಮರಂ, ೩-೦೦೪ 5). [ಸಂ.] 

ಭುಜ (ನಾ). ೧. ತೋಳು: ಬಾಹು : “ದೋಃ- ಪ್ರವೇಷ್ಟಃ. ಭುಜಃ, 
ಬಾಹು: ಭುಡಾ-ಈ ೫ ತೋಳ” (ಕಂಡು, 6-೬0; ಪನ್ನತರ 
ನಡುವನುಡಿಯಲೈನ್ನ ಭುಜಾರ್ಗಳಮೆ ಸಾಲ್ಗುಂ ( ಶುಶ್ರ, ೬೨೬) ; 
ಭುಜಕೆ ಜಯವೇಣ್‌ ರಿಪುಭೂಭುಜರ್ಗಂ ಭಯವೇಣ* (ತ್ರಿಪುರಿ. ೨೪-೨೯೮). 
೨. ಹೆಗಲು; ನಾನು ಎರಡು ಮೂರು ವರ್ಷದ ಎಳೆಯ ಬಾಲಕನಿದ್ದಾಗ 
ನೆರೆಹಳ್ಳಿಯ ಒಂದು ಬಯಲಾಟಕ್ಕೆ ಯಾರದೋ ಭುಜವನ್ನೇರಿಕೊಂಡು 
ಹೋಗಿದ್ದೆ (ಯಂ. 090), ೩. ಆನೆಯ ಸೊಂಡಿಲು. ೪. ಡೊಂಕು; 
ವಕ್ರತೆ. ೫. (ಆಲಂ) ಪರಾಕ್ರಮ : "ಭುಜಾಕ್ರಾಂತ' ಪರಾ. 
೬. [ರೇಖಾಗ] ಎರಡು ಕೋನಗಳನ್ನು ಸೇರಿಸುವ ರೇಖೆ ; ಅ. ಆ 
ಎಂಬುವುದೆ ತಾನು ನಡೆಯುತ್ತಿರುವ ಸರಳೆರೇಖೆಯು, ಇ ಈ ಯಂಬುವುದು 
ಆ ಸರಳರೇಖೆಗೆ ಭುಜಗಳಾಗಿರುತ್ತೆ (ಕೂಟ. 06). ೭. ದೂರದ 
ಒಂದು ಅಳತೆ: ಹತ್ತುಯೋಜನ(?) : ದಂಡಮೆಂದೆಂಬ ಸಂದಿರದ 
ನೆರ ಕೂಡೆ ತೋಟ್‌ರುವ ಕ್ರೋಶ ಚತುರುನ್ನತಕೆ. ಯೋಜನವನೀರೈದ 
ಕೂಡೆ ಭುಜವು (ಉಾಸ್ಮರ: ೩೨-0). 

ಭುಜ ತಟ್ಟಕೊಳ್ಳು- ಜಂಭ ಕೊಚ್ಚಿಕೊಳ್ಳು; 

ಕೊಳ್ಳು. ; ನ್ನತಾಧಿಕತರದಲ್ಲಿರುವ ಜನ ಹಿಂಸಾತ್ಮಕವಾದ ತ: 
ಅಧಿಕಾರದ ಬಗ್ಗೆ ಭುಜತಟ್ಟಿಕೊಳ್ಳು ವಾಗ ನಾವೆ ಅಂಥದೇ 
ವ್ಯಾಪಾರವನ್ನು ಗಮನಿಸಬಹುದಲ್ಲವೆ ? (ಸಂರ: ೧೯೭). [ಸಂ.) 

ಭೂಜಂಗ (ನಾ). ೧. ಹಾವು; ಸರ್ಪ: “ಭುಜಂಗಕ್ಕೆಲರುಣಿ್‌ (ಕಕ. 
3೬5), ಅಂತಜಾತಶತ್ರು ಶತ್ರುಪಕ್ಷಕ್ಷಯಕರಕರವಾಳದಂಷ್ಕಾಭೀಳ ಭುಜಂಗ 
ಮೂರ್ತಿ ವಿಶ್ವವಿಶ್ವಂಭರಾಧಾರಮಪ್ಪ! ರಿಕೇಸರಿಯ. ತೋಳ್ವಲದೊಳ 
ರಾಜ್ಯಂಗೆಯುತಿರ್ಪನ್ನೆಗರ (ಶ್ಯಶರಾ. 9-00 2). ೨. ವಿಟ; ಜಾರ: 
*ನೇಶ್ಯಾಪತಾ, ಗೂ, ವಿಟ, ಪಲ್ಲವಿಕ -ಈ ೪ ಬೊಜಗಂ” 
(ಹಂಡು. ೬೩-೨೨೬); ತಿಸುಳಿಯಂ ದೇವಚಯವೇಶ್ಯಾಭುಜಂಗನಂ 
ನುಶಿಸಿದಂ (ಉದ್ಮರೀ. ೩-೩೦); ವಿಳಸದಿಂ ಸುಳಿದೊಡಿ: 


ಆತ್ಮಪ್ರಶಂಸೆ ಮಾಡಿ 


ಮ್ಮ 


ತತ್ರ 


ವಳ್ಗುಳಿದೈ 
ದಳೇಯೆನುತ್ತಾಡೆ. ಭುಜಂಗರೊ (ಣಜ. 00-000). ೩. ಪತಿ; ಒಡೆಯ. 
೪. ಪಂಡಿತ ; ವಿದ್ವಾಂಸ ; ಪೆಸರ್ವೆತ್ತಿರ್ದಾದಿರಂಜರ್ಕಳುಮನಿಲಾಸಿದಂ 
ರಾಜವಿದ್ಯಾಭುಜಂಗಂ ವಸುಧಾಲಕ್ಷ್ಮೇಭುಜಂಗಂ. . . ಸಹಜ ಮಧುರ 
ಸಂಗೀತಗೋಷ್ಕೀಭುಜಂಗಂ ರಸವದ್ವಾಣೀಧುಃ ನೃಪಗುಣನಿಳಯಂ 
(ತ: ೩-೫00 ; 1113). ೫. ತಪಸ್ಸು ಮಾಡುವವನು: ಯುಪಿ; 
ಮುನಿಃ `` ವಿಟ ಶಪೋನಿಧಿ ಭೋಗಿಗಳುಂ ಭು: 'ಗಮಕ್ಕುಂ" 
(ಉರ. ೩) ; - “ಮಾವನಮುನಿ ವಿಟಿ ಸರ್ಪಂ ತೀವಿದ ಮೂರು: 
ಭುಜಂಗಶಬ್ದಂ ಜಗದೊಳ್‌” (ಖಕ: ೬೬). [ ಸಂ. ) 


೬೭೬೦ 


ಭುಜಂಗಮ 


ಭುಜಂಗತ್ರಾಸ (ನಾ). [ನಾಟ್ಯ) ಹದಿನಾರು ವಿಧವಾದ ಮಾರ್ಗದ 
ಛಕಾಶಚಾರಿಗಳಲ್ಲಿ ಒಂದು; ಕ ""ಒಂದು ಕಾಲನ್ನು ಕುಂಚಿತ 
[ಚರಣ ೩] ಮಾಡಿ ಹಿಮ್ಮಡಿಯನ್ನು ನಿತಂಬಕ್ಕೆದುರಾಗಿರಿಸಿ ಮೊಣ. 
ಕಾಲನ್ನು ತನ್ನ ಪಾರ್ಶ್ವಕ್ಕೆ ತಿರುಗಿಸಿ ಅಂಗಾಲನ್ನು ಮೇಲಕ್ಕೆ ಮಾಡಿ 
ಸೊಂಟದಿಂದ ' ಮೊಳಕಾಲವರೆಗೂ ಅಡಿಯನ್ನು ಚಲಿಸುವುದು. 


ಅಂಗಾಲನ್ನು ಮೇಲಕ್ಕೆ ಮಾಡಿ ಸೊಂಟ ಮೊಳಕಾಲು 
[ ಸ ಕೈ 
ಇವೆರಡನ್ನೂ ಚಲಿಸಬೇಕು. ಎಂದಂ ಭರತನಾಟ್ಯ ಮತ್ತು ಸಂಗೀತ 


ರತ್ನಾಕರದಲ್ಲಿದೆ]`` (ರಾಸ್ಕ್ರ6ಂ- ೩೦೯. ಗರ್ಮಾಶುವಾರ) : ಅಶಿಕ್ರಾಂತ, ಅಪ 
ಕಂತ. ಪಾರ್ಶ್ವಕ್ರಾಂತ, ಮೃಗಪ್ಪುತ, ಊರ್ಧ್ಯಜಾನು, ಅಲಾತ. 
ಸೂಚೀ, ನೂಪುರಪಾದ, ಡೋಲಪಾದ. ದಂಡಪಾದ, ವಿದ್ಯುದ್ಭ್ರಾಂತ್ಮ 
ಭ್ರಮರಿ, ಭುಜಂಗಶ್ರಾಸ, ಅಕ್ಷಿಪ್ತ. ಅವಿದ್ಧ, ಉದ್ವೃತ್ತ ಈ ಹದಿನಾಜು 
ಮಾರ್ಗದ ಆಕಾಶಚಾರಿಗಳು (ಉಕ್ಕರಂ- ೬-೦೭ ನ). [ಹಂ.) 
ಭುಜಂಗತ್ರಾಸಿತ (ನಾ). [ನಾಟ್ಯ] ನೂರೆಂಟು ಬಗೆಯ ಕರಣಗಳಲ್ಲಿ 
ಒಂದು: p "" ಭುಜಂಗತ್ರಾಸಿತ ಚಾರಿಯನ್ನು ಮಾಡಿ. ಕುಂಚಿತ 
ಪಾದವನ್ನು ಎತ್ತಿ, ಸೊಂಟ ತೊಡೆ ಮತ್ತು ಮೊಳಕುಲುಗಳಿಂದ 
ತ್ರ್ಯಸ್ರಾಕಾರವನ್ನು ಮಾಡಿ ತಿರುಗಿಸಿ [ಸುತ್ತಿ] ಒಂದು ಕೈಯನ್ನು 
ವ್ಯಾವರ್ತ ಮತ್ತು ಪರಿವರ್ಶ ಮಾಡಿ ದೋಲಹಸ್ತದಲ್ಲೂ 
ಇನ್ನೊಂದನ್ನು ಕಟಿಕಾಮುಖ ಹಸ್ತದಲ್ಲೂ ಹಿಡಿಯುವುದಂ'' 
(ಈಸ್ಕರಂ. ೨೪0 ಗದ್ಮಾನುವಾಂ) : ತಲಪುಷ್ಪಪುಟ, . . ಛುಜಂಥತ್ರಾಸಿತ.., 
ಗಂಗಾವತರಣ ಈ ನೂಟ್‌ಂಟು ಕರಣಂಗಳ್‌ (ಗಸ್ಮ 66. ೪-3 6). [ಸಂ] 
ಭುಜಂಗನಿಲಯ (ನಾ). ೧. ಹಾವುಗಳ ವಾಸಸ್ಮಾನ; ಹಾವಿನ ಹುತ್ತ; 
ಗೆದ್ದಲುಹುತ್ತ. ೨- ಪಾತಾಳಲೋಕ : ಭುಜುಗನಿಲಯಂ (೫೫. 
ಭವನಂ]ಕ್ರೂರು ತ್ರಿಶೂಲಾಸ್ವಯಂ (ಣರ. ಇ). [ಸಂ.] 
ಭುಜಂಗಪ್ರಯಾತ (ನಾ). [ಛಂದ] ವರ್ಣಭಂದಸ್ಸಿನಲ್ಲಿ ಹನ್ನೆರಡ 
ನೆಯದಾದ ಜಗತಿಯಲ್ಲಿ ಒಂದು ವೃತ್ತ; ಪ್ರತಿಪಾದದಲ್ಲೂ ನಾಲ್ಕು 
ನಾಲ್ಕು ಯಗಣವಿರ:ವ ವೃತ್ತ: ಕುಶಂ ವಾರ್ಧಿಪರ್ಯಾಯಮಕ್ಕುಂ 
ವಿರಾಮಂ ದಿಶುಸಂಖ್ಯೆಯಕ್ಕುಂ ಪಯೋಜಾಯತ್ನಾಕ್ಷೇ ವಿಶೇಷಂ ಕವೀಂದ್ರ 
ಸ್ತಾತಂ ನಾಕಿಗಂಬೋಲ್‌ ಪ್ರಶಸ್ತಂ ಸಮಸ್ತಂ 
(ರೂರೋಂ22, ೨-೦೨೬). [ಸಂ.] 
ಭುಜಂಗಭೋಗ (ನಾ). ೧. ಹಾವಿನ ಶರೀರ. ೨. ಹಾವಿನ ಹೆಡೆ; 
*ಭುಜಂಗಭೋಗಾಶ್ರಿತೆ” ಪರಾ. [ಸಂ.] 
ಭುಜಂಗಭೋಗುಾಶ್ರಿತೆ (ನಂ). ೧. ಆದಿಶೇಷನ ಹೆಡೆಗಳನ್ನು ಆಶ್ರಯಿಸಿ 
ಕೊಂಡಿರುವವಳು; ಆದಿಶೇಷನ ಹೆಡೆಗಳ 'ಮೇಲೆ ಇರುವವಳು, 
೨. ಜಾರರೆೊಂದಿಗೆ ಸುಖಿಸುವವಳು. ೧,೨: ಸತತಂ ಭುಜಂಗ 
ಭೋಗಾತ್ರಿಶೆ ನಿನ್ನ ಕಳತ್ರಮಾ ಧರಾವಧು ಮತ್ತೆಂತತಿರಯದೆ. ಮಹಾ 
ಪುರುಷವ್ರತಮಂ ತಾಳ್ವುವಳುದಾರಚರಿತಕ್ರಮದಿಂ [ಇಂತು] ವ್ಯಾಜಸ್ತುತ್ಯ 
ಲಂಕಾರಂ (ಕಣ: 4-0): [ಸಂ- ಭುಜಂಗಭೋಗಾಶ್ರಿ ತಾ] 
ಭುಜಂಗಮ (ನಾ). ೧. ಭುಜಂಗ ೧: “ವಿಷಧರಃ . , , ದರ್ವೀಕರಃ, 
ದೃಶ್ಟು ತಃ, ಭುಜಂಗಮಃ ಎ ಈ ೨೫ ಪಾವಿನ ಘಸರ್‌” (ತರಾಯು. 
೦೦೫-೦೪): “ಉರಗಂ ಸರೀಸೃಪಂ ಕುಂಭೀನಸಂ ಭೋಗಿ ಮರುತಾಶನಂ 
ವಂಡಶೂಕಂ ಭುಜಂಗಮಂ . . , ಸರ್ಪಂಗೆ ನಾಮಂ” (ರುಂಗ, 
906-0).. ೨. ಪಾತಾಳವಾಸಿಯಾದ ನಾಗ : ಸಿದ್ಧ ವಿದ್ಯಾಧರರು 
ವಸುಗಳು ಮನುಗಳಾದಿತ್ಮರು ಭುಜಂಗಮರು . , , ಎಸೆದರು ರೋಮ 
ರೋಮದ ಕುಳಿಯ ಚೌಕದಲಿ (ಕುಕ್ಕಾಣ- ೯೩). ೩. ರಾಹು. 
೪. [ಗಣಿತ] ಎಂಟು ಎಂಬ ಸಂಖ್ಯೆಯ ಸಂಕೇತ. ೫. [ಜ್ಯೋತಿ] 


ಇಪ್ಪತ್ತೇಳು ನಕ್ಷತ್ರರಾಶಿಗಳಲ್ಲಿ ಒಂಬತ್ತನೆಯ ದು: ಆಶ್ಲೇ: 


ಭುಜಂಗಪ್ರಯಾತಂ 


[ಸಂ.] 


ಭುಜಂಗಯಾಗ 


ಭುಜಂಗಯಾಗ (ನು). ಸರ್ಪಗಳನ್ನು ಹವಿಸ್ಸನ್ನಾಗಿ ಹೋಮ 
ಮಾಡುತ್ತಿದ್ದ ಯಾಗ ; ಸರ್ಪಯಾಗ : ತಂದೆಗಂ ಸರ್ಪದಷ್ಟಮಿರ 
ದಾದುದೆನುತ್ತ ಭುಜಂಗಯಾಗಮಂ ಕುಂದಿನಿತಿಲ್ಲದಂತೆ ರಚಿಸುತ್ತಿರಲಾಗ 
(1೫1೪0, 36). [ಸಂ.] 

ಭುಜಂಗಲೋಕ (ನಾ). ನಾಗಲೋಕ ; ಪಾತಾಳೆ: ರಂಗನಾಥನ 
'ದೆಹತಿಗೆ ರಣರಂಗಭೀತನು ಬಿದ್ದೆನಿರದೆ. ಭುಜಂಗಲೋಕಕೆ [CN 
60-8೬-80): [Xo] 

ಭುಜಂಗವಳಿ (ನಾ). [ಶೈವ] ಕಾಳಾಮುಖ ಸಂಪ್ರದಾಯಂದ ಒಂದು 
ಶಾಖೆ ; ಸಮುದ್ರದ ಬಲಗೆನಿತೊನ್ನು ಗರ್ದ್ವೆ ಬೆಯಿವುದೆನಿತುವಂ ಕೊಟ್ಟರೀ 

ಭುಜಂಗವಳಿ ಕಾಳಾಮುಖಂ ನೈನ್ಮಿಳಕತಪೋಧನನೆ ನಡೆಯಿಸುವ 

ಈ ಧರ್ಮುಮಂ ಪ್ರತಿಪಾಳಿಸಿದದಂಗೆ ವಾರಣಾಶಿಯೊಳ್ಳೋಟಿ 

[ೇದಪಾರಗರ್ಗ್ಗೈ ಕವಿಲೆಯಂ ಕೊಚ್ಚಿ ಫಲವಕ್ಕುಂ (೪6. 
33-೬-೩೭ ; 2083). [ಭುಜಂಗ ? + ಬಳ್ಳಿ (ಬಟ್ಟು) 

ಭುಜಂಗವಿಜೃಂಭಿತ (ನಾ). [ಛಂದ] ಅಕ್ಷರಛಂದಸ್ಸಿನಲ್ಲಿ ಇಪ್ಪತ್ತಾರ 
ನೆಯ ಉತ್ಕೃತಿಯಲ್ಲಿ ಒಂದು ವೃತ್ತ; ಪ್ರತಿಪಾದದಲ್ಲೂ 
ಇಪ್ಪತ್ತಾರು ಅಕ್ಷರಗಳು ಇರುವ ನಾಲ್ಕುಪಾದಗಳುಳ್ಳ ವೃತ್ತ: 
ಅದಿಕ್ಷ್ಮಾಯುಗ್ಮಾಕಾಶಾಗ್ರಂ ಪುರಮಿತಸುರಪುರಸಹಿತಂ . . . ಸ್ವನಭರ 
ವಿನಮಿತೆ ಪೆಸರಿಂ ಭುಜಂಗವಿಜ್ಛಂಭಿತಂ (ಛಂರೊಂಂು. ೨-೦೯೬). [ಸಂ.] 

ಭುಜಂಗವೀಣೆ (ನಾ). ಒಂದು ಬಗೆಯ ವೀಣೆ ; ಇವಲ್ಲದೆ ಪ್ರಾಚೀನ 
ಗ್ರಂಥಗಳು; ಕಿನ್ನರಿ: ಪಿನಾಕಿ: ರುದ್ರವೀಣೆ, ಆಕುಶವೀಣೆ, ಬ್ರಹ್ಮವೀಣೆ, 
ಭುಜಂಗವೀಣೆ, ಉವಣಹಸ್ತೆ ಮುಂತಾಗಿ ನಾನಾ ರೀತಿಯ ವೀಣಿಗಳನ್ನು 
ನಮೂದಿಸುತ್ತವೆ (ಸಂಗತಂ. ೩೦೦). [ಹಂ, ಭುಜಂಗವೀಣಾ] 

ಭುಜಂಗಶಯನ (ನಾ)- ಆದಿಶೇಷನನ್ನು ಹಾಸಿಗೆಯಾಗಿ ಉಳ್ಳವನು : 
ವಿಷ್ಣು: ಮಾತಂಗವರದ ವಿಹುಗಗಮನ ಭುಜಂಗಶಯನ (6೫. ೪೬-೦). 

[ಸಂ. 

ಭುಜಂಗಾಂಚಿತ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು ; 
Pp `ಬಲಗಾಲಿನಿಂದ ಭಂಜಂ/ತ್ರಾಸಿತಚಾರಿ! ನ್ನು ಮಾಡಿ ೭ 
ಯಿಂದ ರೇಚಿತವನ್ನೂ ಎಡಗೈಯಿಂದ ಲತಾಕರವನ್ನೂ ಮಾಡು 
ವುದು" (ಗಕ್ಕರೆಂ. ೨೪೪ ಗರ್ಮಾಕುವಾರ್ರ:  ಭುಜಂ: 'ತಮೊದಲು 
ಭುಜಂಗತ್ರಾಸಿತಮದು ಬಲಗಾಲೊಂದಿ ಮಗುಳ್ಳು ಬ ಸ್ರ ರೇಚಿತಮೊದವೆ. 
ಲತಾಳಕರಮದು ವಾಮದೊಳಿರೆ 'ಭುಜಂಗಾಂಚಿತಾಖ್ಯಕರಣಮೆನಿಕ್ಕುಂ 
(ಉಾಸ್ಕರೂ, ೯-೪೨), [ಸಂ.] 

ಭುಜಂಗಾಂಚಿತಕ (ನಾ). ಇಭುಜಂಗಾಂಚಿತ : ತಲಪುಷ್ಪಪುಟ ಲೀನ. 


೦ಗಳ್‌ 


ಭುಜಂಗಾಂಚಿತಕ . . , ಗಂಗಾವತರಣ - ಈ ನೂಜ್‌ಂಟು 
(ಉಾಸ್ಕರಂ, ೪-೪೨ 5): [X0.] 

ಭುಜಂಗಾಕ್ಷಿ (ನಾ). ಒಂದ್ಳು ಬಗೆಯ ಸಸ್ಯ; ಸರ್ಪಾಕ್ಷಿ ಗಿಡ: 
“ನಾಕುಲ್ಲಿ, ಸುರಸಾ, ನಾಗಸುಗಂಧಾ, ಗಂಧನಾಕುಲೀ, ನಕುಲೇಷ್ಟಾ 


ಭುಜಂಗಾಕ್ಷೀ, ಛತ್ರಾಕೀ, ಸುವಹಾ, ೮ ಸರ್ಪಾಕ್ಷಿಗಿಡದ ಹೆಸರುಗಳು” 
(ಸರ್ಮಾಂತಿ- ೧೩6)- [ಸಂ. ಭುಜಂಗಾಕ್ಷೀ] 

ಭುಷಂಗಾಧಿಪ (ನಾ). ಹಾವುಗಳ ಒಡೆಯ : ಸರ್ಪರಾಜ : ಆದಿಶೇಷ : 
ಉರುಭುಜಂಗಳ್‌ ಭುಜಂಗಾಧಿಪಂಗಂ ಪಡೆವನ್ನಂ ಸೋಲಮಂ 
ಯೌವನಶ್ರೀ ಪಡೆದುದು ನೃಪಪುತ್ರಾಂಗದೊಳ್‌ 
3-9). [xe] 

ಭುಜಂಗಾಸ್ಟ್ರ (ನಾ). ಒಂದು ಬಗೆಯ ಮಂತ್ರಾಸ್ತ್ರ: 
ಖಗೇಂದ್ರಾಸ್ಟ್ರಂ ಭುಜಂಗಾಸ್ತಮಂ ಗೆಲೆ ಗೆಲ್ವಾಸೆಯಿನ 


ನಿಕುಂಭರೀ ತಮ್ಮೊಳೆಚ್ಚಾಡಿದರ” (asc. ೦೩-೩೦). [ಸಂ.) 


೬೭೬೧ 


ಭುಜಗಧ್ವಜ 


ಭುಜಂಗಿ (ನಾ, ೧. ಹೆಣ್ಣು; ಹಾವು: ವೀರಶ್ರೀ ಭುಜಂಗೀಸಮಾಶ್ರಯ 
ಶ್ರೀಖಂಡಕಾಂಡಂಗಳುಮುಪ್ಪ ದೋರ್ದಂಡಂಗಳಿಂದಮತಿನಿಬಿಡಾಲಿಂಗನಂ 
ಗೆಯ್ದು (ಅಂತ ೪-5). ೨. ನಾಗಸ್ತ್ರೀ, ೩. ಸೂಳೆ: ವೇಶ್ಯೆ: 
ಇಂತನಂತಚರಿತ್ರದಿಂ ಲಂಕಿಣಿ ತಾಟಕಿ ಪುಖುಪತ್ಮ ರತಿ ಭಾರತಿ ಸಾಗರ 
| ಸುತೆಯರಂತೊಪ್ಪುವ ಭುಜಂಗಿಯರಂ , . . ನೋಡಿ (ಖಾರ. ೨-೯೨)- 
[ಸಂ, ಭುಜಂಗೀ] 

ಭುಜಂಗೇಂದ್ರ (ನಾ). ೧. ಶ್ರೇಷ್ಠವಾದ ಸರ್ಪ, ೨. ಆದಿಶೇಷ: 

ತಶುಹೋತ್ತುಂಗ ಶಶಾಂಕಖಂಡಮೆ ಸುಧುಬೀಜಂ ಭುಜಂಗೇಂದ್ರನಂಕುರಂ 
* ೬ ಶಂಕರ ಕಲ್ಪದ್ರುಮನೀಗಭೀಷ್ಟಫಲವುಂ ಚಾಳುಕ್ಕನಾರಾಯಣಂ 
(ಗವಾಯು. ೦-೨). [ಸಂ.] 

ಭುಜಕಿರೀಟ (ನಂ). ತೋಳಿನಲ್ಲಿ ಧರಿಸುವ ಒಂಡು ಬಗೆಯ ಆಭರಣ: 
ನಮ್ಮ ಕರ್ಣಬಂಡಲ- ಭುಜಕಿರೀಟ, ಅಲಂಕಾರಗಳ ರೀತಿ ಹಾಗಿಲ್ಲ (ಯಬ. 
೦೩೮). [to] 

ಭುಜಕೀರ್ತಿ (ನಾ). - ಭುಜಕಿರೀಟ ; ನಳಿತೋಳೆಂಬಹಿಗಳ ಪೆಡೆಯೊಳು 

*| ಥಳಥಳಿಸುವ ರತ್ನಗಳಂತೆ ಕಳಸಕುಚೆಗೆ ರನ್ನದ ಭುಜಕೀರ್ತಿಯನಳವಡಿಸಿದರು 
ನಾರಿಯರು (ಸರಸ: ೧೦-೦); ಮುತ್ತಿನ ಮೂಗುತಿ ಮುಕಡಿಟ್ಟು 
ಭುಜಕೀರ್ತಿ ವೃತ್ತಕುಚದ ನಡುವೆಸೆವ ಕತ್ತೂರಿಯಣ್ಣಿನ ಕಾಂತೆಸೊಲಿ 
ಯದನ ವೃತ್ತಾಂತವನುಸುರುವೆನು (೪೫೫. 0-006) ; ಭುಜವಲ್ಲರಿಯ 
ಮುಂಜರಿಯ ಸಿರಿಯಂ ಭುಜಕೀರ್ತಿ ಕಳೆದು ತೆರಂಬೊಳೆಯೆ (ಉಕ 
ಓ-೦೦ ೫)- [ಭುಜ 4 ಕೀರ್ತಿ; . / ತೆಲು. ಭುಜಕೀರ್ತಿ] 

ಭುಜಗ (ನಾ). ಇ ಭುಜಂಗ ೧; "ವಿಷಧರಃ . - . ಭುಜಗ... 
ಭುಜಂಗಮಃ -ಈ ೨೫ ಪಾವಿನ ಪೆಸರ"” (ಹರಯ. 6); ಭುಜಗನ 
ಫಣಾಮಣಿನಿವಾಳಿ ಬೇಕೆಂದಡಂ ಕೋಡಿದನೆ ಕೊಂತಿದನೆ ಕಂದಿದನೆ 
ಕುಂದಿದನೆ (06. ೩.೬೪) ; ಕೊಡಹಿದರೆ ಕಟ್ಟಿಜುಹೆಗಳು ಬೆಂಬಿಡದೆ ಭುಜಗನ 
ನಳಲಿಸುವವೋಲ್‌ (ಕುಣ್ಮರ್ರೋ- ೦೬-೫). ೨. ಎಭುಜಂಗ ೨ ; ಪುರವ 
ಪೊಗುವನಿತಆೊಳಗಲ್ಲಿಪ್ಪ ಭುಜಗ[ಾಕಾಂ. ಭುಜಂಗ]ನೀ ತೆಜನಅಾದು 
ತನ್ನ ವಧುದೆಂದು ಹಸ್ತವ ಪಿಡಿಯೆ (ತಣ. ೨-0/- ೩. [ಗಣಿತ] 
ಎಂಟು ಎಂಬ ಸಂಖ್ಯೆಯ ಸಂಕೇತ, [ಸಂ.) 

ಭುಜಗತ್ರಸ್ತ (ನಾ). [ನಾಟ್ಯ] ನೂರೆಂಟು ಬಗೆಯ ಕರಣಗಳಲ್ಲಿ 
ಒಂದು ; p `ಭುಜಂಗತ್ರಾಸಿತಚಾರಿಯನ್ನು . . . ಮಾಡಿ ಎರಡು 
ಕೈಗಳಿಂದಲೂ ಎಡಪಾರ್ಶ್ವದಲ್ಲಿ ರೇಚಿತ ಮಾಡುವುದು” (ಉಕ. 
೨೪೪ ಗರ್ಕಾವುಣರ): ಭುಜಗತ್ರಾಸಿತಖಾರಿಯ ಯಜುವಿಂದಂ ಮಾಡುತೆರಡು 
ಕೈಗಳನೆಡದೊಳ್‌ ನಿಜದಿಂ ರೇಚಿತಮಾಗಲ್‌ ಭುಜಗತ್ತ ಶ್ರಸ್ತಾಖ್ಯಮೆಓ 
ಕರಣಮೆನಿಕ್ಕು೦ (ರಾಸ್ಕ್ರರಂ- ೪-೪೦). [ಸಂ.] 

8 |ಭುಜಗದ್ವೇಷಿ (ನಾ)- ೧. ಹಾವುಗಳ ವೈರಿ; ಗರುಡ. ೨. ವಿಟರನ್ನು 
ದ್ವೇಷಮಾಡುವವಳು ; ಜಾರಶತ್ರು. ೧. ೨: ವೈನತೇಯನ 
ಚಿತ್ತವೃತ್ತಿಯಂತೆ ಭುಜಗದ್ವೇ ಓಯಾಗಿದರ೯(ದ)ನಅಸದುರಗವನಿತೆಯಂತೆ 
ಕೋಳ್ಪಪ್ಪಿ ಮುಳಿದಿರ್ವಳಂ (ಕಾಂತೆ. 6-6 ನ). [ಸಂ, ಭುಜಗದ್ವೇಸೀ] 

ಭುಜಗಧಾರಿ (ನಾ), ೧. ಹಾವನ್ನು ಆಭರಣವನ್ನಾಗಿ ಧರಿಸಿರುವವನು; 
ನಾಗಭೂಷಣ ; ಶಿವ. ೨. [ಛಂದ] ರುದ್ರಗಣಪ್ರಸ್ತಾರದ 
ಪದಿನಾರುಭೇದಗಳಲ್ಲಿ ಒಂದಂ : ೧. ಗಂಗಾಧೀಶಂ . .. ೧೭, 
ಭುಜಗಧಾರಿ (ಛಲೋ: 8-೨೪೦ ನ). [ಸಂ, ಭುಜಗಧಾರಿನ್‌] 

ಭುಜಗಧ್ವಜ (ನಾ). ೦. ಹಾವಿನ ಚಿಹ್ನೆಯಿರುವ ಬಾವುಟ, - 
ಧ್ವಜ ; ಸರ್ಪಧ್ವಜ. ಪ. ಹಾವಿನ ಚಿಹ್ನೆಯಿರುವ ಬಾವುಟ 
ವನ್ನುಳ್ಳವನು ; ದುರ್ಯೋಧನ : ಒದವಿದರುನ್ನತಮೂರ್ತಿಗಳೊದವಿ 

ಭುಜಗಧ್ವ ಜರುಂ (ಗರಿಯು: ೩- «). [Xo] 


19 


40 


48 


ಗದಾಯುಧದೆ ಭೀಮ 


ಭೂಜಗನಾಯಕ 


ಭುಜಗನಾಯೆಕ (ನಾ). ೧. ಸರ್ಪಗಳ ನಾಯಕ. ೨. [ಜೈನ] 
ನಾಗಕುಮಾರರಲ್ಲಿ ಅಗ್ರಗಣ್ಯನಾದವನು : ವಂದನಾಭತ್ತಿಗೆ ವಂದನಂ 
ಭುಜಗನಾಯಕನಂ ನಡೆನೋಡಿ (೫ಂತಪು. ೦-6೬) - [ಂ.) 
ಭುಜಗಪುರಿ (ನಾ). ನಾಗಲೋಕದ ರಾಜಧಾನಿ; ಭೋಗವತಿ : 
ಭುಜಗಪುರಿಧನದ[ನ ಪುರಿ ದಿತಿಜ)ಪುರಿ ಪಡೆದೂರ್ಗಳಿಂತಿವೆಂಬಂತಿರೆ(ಕಾಂತೀಕ್ಕ. 
೧೩-೦೨೪)- [ಸಂ.] 
ಭುಜಗಬಂಧ (ನಾ). ಮಲ್ಲಯುದ್ಧದಲ್ಲಿ ಒಂದು ಪಟ್ಟು; ನಾಗಬಂಧ : 
ತಳಹತ್ತಂ ದಣುವಟ್ಟಿ , , , ಭುಜಗಬಂಧಂ ತೋರಹತ್ತಂ ಶಿರೋವಳಯಂ 
ಬಾಹುತಳಂ ಚಮತ್ಕರಿಸೆ ನಾನಾ ಕೌಶಲಂದೋಟ್‌ದರ್‌ (ಕಂ. 9-೬3). 
[ಸಂ.) 
ಭುಜಗಭೂಪ (ನಾ). ಸರ್ಪಗಳನ್ನು ಆಭರಣವಾಗಿ ಧರಿಸಿರುವವನು ; 
ಸರ್ಪಭೂಷಣ ; ಶಿವ ; ತಾಪತ್ರಯಾಪಹಾರಿ ವಿರೂಪಾಕ್ಷೆಂ ಭುಜಗಭೂಷಂ 
೬೬೬ ಕಣ್ಣೆಸೆದಂ ( ಕಂಕೂ- 0-೬೩). 
[ ಸಂ. (ಭುಜಗ + ಭೂಷಾ + - )) 
ಭುಜಗಭೋಜನ (ನಾ). ಹಾವಿಗೆ ಆಹಾರವಾದುದು ; ಇಲಿ : "ಭುಜಗ 
ಭೋಜನಗಮನ' ಪರಾ. [ಸಂ] 
ಭುಜಗಭೋಜನಗಮನ (ನಾ). ಇಲಿಯ ಮೇಲೆ ಸಂಚರಿಸುವವನು ; 
ಮೂಷಕವಾಹನ ; ಗಣಪತಿ : ಚಿರರಸಮಂ ಮಾಳ್ಕೆ ಭುಜಗಳೋಜನ 
ಗಮನಂ (ಜಟ್ಕಾಕ. ೦-೪), [ಸಂ.] 
ಭುಜಗಮರ್ದನ (ನಾ). (ಕಾಳಿಂಗ) ಸರ್ಪವನ್ನು ಹಿಂಸಿಸಿದವನು ; 
ಶ್ರೀಕೃಷ್ಣ ; ಕಾಳಿಂಗಮರ್ದನ : ಕಡಿಕೆಯಿದು ಕಾದಲೆಂದೊಡರಿಸುವಾತ 
ನೇಂ ಭುಜಗಮರ್ದ್ವನನೇ ಕಲಿಗೋನಭೂಪನೊಳ್‌ (ಬಕ. vit, ತಾಗರೆ- 
690೯-8೬ ; 1042): [ಸಂ.]' 
ಭುಜಗರ್ಬ (ನಾ). ತೋಳಿನ ಮದ,-ಕೊಬ್ಬು,-ಗರ್ವ ; ಕರಮಿದ 
ಸಾಧ್ಯವೆಂಬ  ಕೊಳನಂ ಭುಜಗರ್ಬ್ಬದೆ ಕೊಂಡನುಗ್ರಸಂಗರಜಯಿ 
ನಾಗವರ್ಮ್ಮವಿಭು (ಕಾರೇ. ೩-09 ; 2074). 
[ಭುಜ + ಗರ್ಬ ( ೬ ಗರುವ್ಯ ) 
ಭುಜಗಲೋಕ (ನಾ). ನಾಗಲೋಕ ; ಪಾತಾಳ : ಬಿದಿ ಮನದಟಕ್ತಿಯಿಂ 
ಭುಜಗಲೋಕದ  ಮಾನವಲೋಕದಿಂದ್ರಲೋಕದ ಬಹುಸಾರವಸ್ತುಗಳ 
ನೊಂದೆಡೆಗೆಯ್ದೆ ತೆರಳ್ಹಿ ತಂದು (810. ೨-೦೨). [ಸಂ.] 
ೊಜಗಶಯನ (ನಾ). ಹಾವನ್ನು ಹಾಸಿಗೆಯಾಗಿ ಉಳ್ಳವನು ; ಶೇಷ 
ಶಾಯಿ ; ವಿಷ್ಣು : ಎನಗೊಬ್ಬ ದೊರೆಯು ದೊರಕಿದನು . , , ಭುಜಗ 
ಶಯನನಾದ. ತ್ರಿಜಗವಂದಿತನಾದ (ಫ್ರರಂಠ- ೦-೦೫-೨). [ಸಂ.] 
ಭುಜಗಶಿಶುಸೃತ (ನಾ). [ಛಂದ] ಅಕ್ಷರಛಂದಸ್ಸಿನಲ್ಲಿ ಒಂಬತ್ತನೆಯ. 
ದಾದ ಬೃಹತಿಯಲ್ಲಿ ಒಂದು ವೃತ್ತ : ಸೃಜಯಿಸೆ ನನಮಂಂ . ಮತ್ತಂ 
ಗಜಪತಿಗಮನೇ ವೃತ್ತಂ ಶ್ರಿಜಗದೊಳಿದು ಸಂಸಿದ್ಧಂ ಭುಜಗಶಿಶುಸೃತಂ 
ನಾಮಂ (ರಂರೋಂಲ. ೨-೦೦೪). [ಸಂ.] 
ಭನಿಜಗಾಭರಣ (ನಾ). ಹಾವನ್ನು ಆಭರಣವಾಗಿ ಉಳ್ಳವನು ; ಶಿವ ; 
ಶರಣಸಂಗವ್ಯಸನ ಭುಜಗಾಭರಣನಮರಕಿರೀಟಮಂಡಿತಚರಣ 
ಸಲಹುಗೆ ಭಕುತಜನರನು ಪಾರ್ವತೀರಮಣ (ಕನ್ನಾ: ೦-೨). [ಸಂ.] 
ಭುಜಗಾರಿ (ನಾ). ಹಾವುಗಳ ಶತ್ರು ; ಗರುಡ ; ಕುರುಕುಲಮಂ ಬಕಾರಿ 
ಭುಜಗವ್ರಜಮಂ ಭುಜಗಾರಿ ದಾನವೇಶ್ವ: ರಕುಲಮಂ ಮುರಾರಿ... 
ಕೊಂದ ಮುಬಕ್ಕಿಯಿಂ (ಶಂಸತಂ- 49-0೫). [ಸಂ.] 
ಭುಜಗೇಂದ್ರ (ನಾ). ೧. ನಾಗರುಗಳ ಒಡೆಯ ; ಹಾವುಗಳ ಒಡೆಯ; 
ನಾಗೇಂದ್ರ: ಘನಪರಾಕ್ರಮಿ ಭೀಮಸೇನಗೆ ವಿನುತ ಭುಜಗೇಂದ್ರಂಗೆ | 4 
ದುಶ್ಶಾಸನನ ಜೀವಾನಿಳನ ಪಾರಣೆ ಸಮರಭೂಮಿಯಲಿ (ಕುಠ್ಕಾಕ. ೦-೬೨); 


40 


೬೭೬೨ 


ಭುಜವಿಕ್ಷೇಪ 


ಎಚ್ಚು ಕೆಡಪಿದನಾತನುರುಭುಜವನೈವೆಡೆಯ  ಭುಜಗೇಂದ್ರನಂದದಿಂ 
ಧರೆಯೊಳ್‌ ಪೊರಳ್ತು (ಬಣ: ೦೪-೦೪ )- ಪಿ. = ಭುಜಗ 
ನಾಯಕ ಭುಜಗೇಂದ್ರರ  ಭವನಪ್ರತಾನದಿನನೂನವ್ಯಂತರರ್‌ 
(ಕಂತ್ರಫೆ. ೨-೪೨). [ಹಂ.] 
ಭುಜಪತ್ರ, ಭುಜಪತ್ರೆ, ಭೋಜಪತ್ರೆ (ನಾ). ಒಂದು ಬಗೆಯ ಮರ ; 
ಭೂರ್ಜವೃಕ್ತ : “ಭೂರ್ಜ, ಚರ್ಮೊ, ಮೃದುತ್ವಕ್‌-೩ ಭುಜಪತ್ರಗಿಡದ 
ಹೆಸರುಗಳು” (ಸರಾ. 033). ಭುಜಪತ್ರೆ; `'ಭೂತಫ್ನೆ-ಇಭುಜಪತ್ರೆ” 
(೬49. 003); ದೇವದಾರು, ಭುಜಪತ್ರೆ, ರಾಸ್ಕೆ . . . ಇವುಗಳ ಕಷಾಯ 
ವನಿಕ್ಕಿ ತೆಗೆದುಕೊಳ್ಳಲು ವಾತಜ್ವರಂ ಕೆಡುಗುಂ (ಳ್ಳಿ. ಟು). ಭೋಜ 
ಪತ್ರೆ: (ಮ್ಮಕ೧- ೧೬-೨೨೨). 
[<ಪ್ರಾ. ಭುಜ್ಜಪತ್ರ. / ಸಂ.ಭೂರ್ಜಪತ್ರ, /ಮರಾ. ಭುಜಪತ್ರ] 
ಭುಜಪತ್ರೆ " ಭುಜಪತ್ರ ' ನೋ: 
ಭುಜಬಲ, ಭುಜಬಳೆ' (ನಾ). ೧. ತೋಳಿನ ಕಸುವು, - ಶಕ್ತಿ: 
“ತೋಳ್ವಲಂ ಭುಜಬಲಂ” (ಕಕ್ಕ: ೪8); ಭುಜಬಲಮಂ 'ಪವಣ್ಬಡಿಪೊಡ 
ಪ್ರತಿಮಂ , . , ಮತ್ತೆ ಸಾಧಿಸಿದಪಂ ಬಹುರೂಪಿಣಿಯಂ ದಶಾನನಂ. 
(100ರ. ೦೪-೮೫); ಆ ಸುಧನ್ವಂ ತನ್ನ ಭುಜಬಲದೊಳಾರ್ದು ನಿಜಧನುವ 
ನೊದರಿಸುತಿರ್ದನು (ಕೈಜಕಾ- ೦೩-೪೫). . ೨. ಶೂರ; ಪರಾಕ್ರಮಿ: 
ಕಳಕಳವಿದೇಕೆನುತ್ತಂ ಭುಜಬಲರು ದೌವಾರಿಕರು ಹೋ ಎನುತ ವರಿಸಲು 
(234. ೦-೫). ಭುಜಬಳ. 
ಭುಜಬಳಮಲ್ಲ ಎ ಪರಾಕ್ರಮದಲ್ಲಿ ಜಟ್ಟಿಯಂತಿರುವವನು ; 
ಶೂರ ; ಒಂದು ಬಿರುದು : ರಿಪುಮದನಮಹೇಶ್ವರ ರಾಯವಮಂರಾರಿ 
ಭುಜಬಳಮಲ್ಲ ಶ್ರೀಸೋವಿದೇವರಸರು (೪39: ೩೪-03-09; 1170). [ಸಂ.] 
ಭುಜಬಲಿ (ನಾ): ೧. ಪರಾಕ್ರಮಶಾಲಿ ; ಶೂರ, ೨. [ಜೈನ] ಆದಿ 
ತೀರ್ಥಂಕರನ ಎರಡನೆಯ ಮಗ; ಬಾಹುಬಲಿ: ಫುರುತನಯರ್‌ 
ಭುಜಬಲಿಯುಂ ಭರತನುಮೆನೆ ದೊರೆಗೆವಂದೊಡೆ (60. 09-60)- 
[ಸಂ. ಭುಜಬಲಿನ್‌] 
ಭುಜಬಳ ' ಭುಜಬಲ' ನೋ. 
ಭುಜಭವ (ನಾ). ಪರಬ್ರಹ್ಮನ ತೋಳಿನಿಂದ ಉತ್ಪತ್ತಿಯಾದವನೆಂದು 
ಹೇಳಲಾದ ವ್ಯಕ್ತಿ: ಕ್ಷತ್ರಿಯ ; ಭುಜಭವರ್ಗುಚಿತಂ ಶಿಷ್ಟವ್ರಜ 
ಪಾಲನೆ (ಂತ್ಸುಫ್ಯ. ೩-3-೬೦). [ಸಂ.) 
ಭುಜಮಧ್ಯ (ನಾ), ತೋಳುಗಳ ಮಧ್ಯಭಾಗ; ಎದೆ; “ ಭುಜ 
ಮಧ್ಯಂ, ಉರೆಃ: ವಕ್ಷಃ, ಹೃದಯಂ, ವತ್ಸ ಃ --ಈ ೫ ಉರಂ” (ಕರಡು. 
stu): [ಸಂ.] 
ಭುಜವಲಯ (ನಾ), ತೋಳುಗಳಿಗೆ ತೊಡಿಸುವ ಆಭರಣ ; ತೋಳು. 
ಬಳೆ: ಲಲನೆಗೆ ಮಿಸುಪ ಭುಜವಲಯ [ಶಾಕಾಂ- ಭುಜವಳೆಯ, 
ಭುಜವಳಿಯ] ಭುಜಕೀರ್ತಿಗಳನಂಕಿಸಿ ಕಡಗ ಕಂಕಣ 'ಸೂಡಗವನಿಕ್ಕಿ 
(01g. 9-೬೬)- [ಸಂ.] 
ಭುಜವಿಕ್ರಮ (ನಾ). ಇ ಭುಜಬಲ ೧. ಕಳಾವಿಭನದೋ ಭುಜ 
ವಿಶ್ರಮುದೊಳ್‌ . . . ನಿನಗಾರ್‌ ದೊರೆ ಮಾನವರೀ ರಿತ್ರಿಯೊಳ್‌ 
(ತಳ: ೬). [ಸಂ,] 
ಭುಜವಿಕ್ಷೇಪ (ನಾ). ೧ ತೋಳುಗಳನ್ನು ಕೊಡಹುವಿಕೆ; ತೋಳು 
ಗಳನ್ನು ಒದರುವುದಂ- ೨. [ನಾಟ್ಕ] ನೃತ್ಯದಲ್ಲಿ ನಿರ್ದಿಷ್ಟ ರೀತಿ 
ಯಿಂದ ಮಾಡುವ ಬಾಹುಚಲನೆ: ಈರಯ್ದೆನಿಸಿದ ಭುಜವಿಕ್ಷೇಪದಿಂ 
ದಿಗ್ವಿಭಾಗಂ ಪರಭಾಗಂಬೆತ್ತುವೊಂಭತ್ತೆನಿಪ ನಯನಭೇದಗಳಿಂದೆಂಬಿನಂ 
ನಿರ್ಭರಹರ್ಷಾಯತ್ತಚಿತ್ತಂ ದಿವಿಜಪರಿವೃಢಂ' ತಾಂಡವಪ್ರೌಢಿನೆತ್ತಂ 
(ಹಂತಿ ೦೩-೪೩), [ಸಂ.] 


ಭುಜವೊಯ್‌ 
ಭಂಜವೊಯ" (ಕ್ರಿ). ತೋಳುಗಳನ್ನು ತಟ್ಟಿಕೊಳ್ಳು; ಬಾಹುಗಳನ್ನು 
ಅಪ್ಪಳಿಸು ; ಸಡ್ಡುಹೊಡೆ: ಬಳಿಕ್ಕೇವೇಳುವೆನು ಬಲಿದಂಭ್ರಯನು 
ಭುಜವೊಯ್ದು ಬೊಬ್ಬೀಆ್‌ದ (ತರ. ೪-0೨-೨೭): [ಭುಜ 4 ಪೊರ] 
ಭುಜಶಿಖರ (ನಾ). ತೋಳಿನ ಮೇಲುಭಾಗ ; ಹೆಗಲು: ಕುಲಶಿಖರಿ. 
ಶಿಖರೋತ್ತುಂಗಂಗಳಂದ ಭುಜಶಿಖರಂಗಳುಂ . . . ಆತ್ಮೀಯಯೌವನ 
ಪ್ರಾದುರ್ಭಾವಮಂ ಪ್ರಕಟಂ ಮಾಡೆ (60೪: ೩೨೯ 5); ಭುಜಶಿಖರಾಗ್ರದಲ್ಲಿ 
ಘನಕುಂಕುಮದಿಂ ಬರೆದಿರ್ದ ಪತ್ರಕವ್ರಜದಿಂ (ಣಳತಿ. ೬-೦೨೨). [ಸಂ.) 
ಭುಜಶಿರ (ನಾ)- = ಭುಜಶಿಖರ : “ ಸೈಂಧಃ, ಭುಜಶಿರಃ, ಅಂಸು- 
೩ ಹೆಗಲು ಪೆಸರು, ಭುಜಶಿರಸ್ಸು” (ಸಿರ್ಯಾಂತಿ- ೦೯೨); ಹೊಯ್ದನು ಪವನಜನ 
'ಭುಜಶಿರವ ಸೀಸಕಕವಚವಜಿಗಿಜಯಾಗೆ ಬೀಳೆನುತರಸ ಬೊಬ್ಬಿಟ್‌ದ 
(ಕುಠ್ಮಾಗ, ೬-೩3); ಗುರುಕುಚವಂ ಮುಸುಕುತೆ ಭುಜಶಿರದೊಳ್‌ ಕುರು 
ಗಂಟನಾಂತ ವಲ್ಕಲದಿಂ (ಕೂತ. ೪-೦೪). [ಸಂ.] 
ಭುಜಶಿರಸ್ಸು (ಸಾ)- * ಭುಜಶಿಖರ : “ಸ್ಕಂಧಃ- ಭುಜಶಿರಃ, ಅಂಸಃ 
೩ ಹೆಗಲ ಪೆಸರು, ಭುಜಶಿರಸ್ಸು” (ಸಿರ್ದಾತಿ- ೦೯೨). [ಸಂ. ಭುಜಶಿರಸ್‌] 
ಭುಜಾಕ್ರಾಂತ (ಗು): (ಆಲಂ) ಪರಾಕ್ರಮದಿಂದ ಆಧೀನ ಮಾಡಿ 
ಕೊಂಡಿರುವ: ಅಜಿತಂಜಯಮಹಾರಾಜಂ ಯಂವರಾಜಂಬೆರಸು ನಿಜ 
ಭುಜಾಕ್ರಾಂತಪ್ರತ್ಯಂತರಾಜಸಮಾಜಂಬೆರಸು ಅಖಳಪ್ರಧಾನ 
ಪರಿವಾರಪರಿಕೃತನುಮಾಗಿರೆ (ತಂತ್ರ ಕ್ಯ. 3-3 ಐ). [ಸಂ.] 
ಭುಜಾಗ್ರ (ನಂ). « ಭುಜಶಿಖರ; “ ಭುಡುಗ್ರಃಿ, ಆಲಸಂ_ಈ 2 
ಮುಯ್ದು” (ತಠಾಯು- 6೬-4೬೦); ನಾಭಿಯಲಭವ ವರಭುಜಾಗ್ರಮೊಳಖಿಳ 
ದಿಗುಪಾಲೇರು ರಂಜಿಸಿತು (ಕುಪ್ಮಾಣ. ೯-೫)... [ಸಂ.) 
ಭುಜಾಸ್ಸಾಲನ, ಭುಜಾಸ್ಫಾಳನ (ನಾ).ತೋಳನ್ನು ತೆಟ್ಟಿಕೊಳ್ಳುವುದು: 
ಅಂತು ಬಿಸುಟ್ಟು ಮಲ್ಲಯುದ್ಧಸನ್ನದ್ಧರಾಗಿರ್ವರುಂ ಭುಜಾಸ್ಪಾಲನಂ 
ಮಾಡಲೊಡಂ (ಕಿ: ೩-೭೬ 5); ಅವನ ಪ್ರದರ್ಶನಕಾರ್ಯವು 
ಮುಗಿಯುತ್ತ ಬರಲು , . . ಬಾಗಿಲ ಹತ್ತಿರ ಹಠಾತ್ತಾಗಿ ಸಿಡಿಲಿನೇಥ 
ಭುಜಾಸ್ಫುಲನವು ಕೇಳಬಂತು (6379, 3೪). ಭುಜಾಸ್ಟಾಳನ : ಛಟಛಟ। 
ಛಟಭಟನೆ ಭುಜಾಸ್ಟ್ರಾಳನಂ ಮಾಡಿ (456. ರೇ. 90-04). [೫ಂ.) 
ಭುಜಾಸ್ಫಾಳನ ` ಭುಜಾಸ್ಮಾಲನ ' ನೋ. 
ಭುಜಿಷ್ಯ (ನಾ). ೧. ಆಳು; ಸೇವಕ: “ ಚೇಟಃ, ಭುಜಿಷ್ಯಃ, ಕೆಂಕರಃ - 
ಈ ೩ ಭಂಟಂ” (ತಣತು. ೬೦-೨೦೦) ; “ ಭೃತ್ಯಃ, ದಾಸೇರಃ, ಭುಜಿಷ್ಯಃ. 
ಪರಿಚಾರಕ. ಈ ೧೧ ಬಂಟನ ಪೆಸರು, ಚಾಕರಿಯವನು” (ಸ್ಯಾಂ 
೨. ದಾಸ್ಕದಿಂದ ಬಿಡುಗಡೆಹೊಂದಿದವನು ; ಪಂಚನಿವಾರಣಗಳು 
ಹೋದ ಮೇಲೆ, ತಾನು ಆನೃಣ್ಯ, ಆರೊಗ್ಯ, ಬಂಧನಮೋಕ್ಷ. 
ಭುಜಿಷ್ಯ, ಕ್ಷೇಮಾಂತಭೂಮಿಗಳಲ್ಲಿ ಇದ್ದಂತೆ ಕಾಣುವನು (ಬದ್ಧ. ೦೯). 
೩. ಜೊತೆಗಾರ. ೪. ಹಸ್ತಸೂತ್ರ; ಕಂಕಣ. ೫. ರೋಗ 
ಖಾಯಿಲೆ. [ಸಂ.] 
ಭುಜಿಷ್ಯೆ (ನಾ). ೧- ದಾಸಿ: ಸೇವಕಿ: ಕಳಿಂ 


ನೃಪಕನ್ನೆಯ: 


೩೦೨). 


'ಶನ ಮುಂದೆ ನಿಆ್‌ಸಿ 

ಗುಂ ಭುಜಷ್ಯೆ ಮದನನ ಭೃಂಗೀಧ್ವನಿ ತನ್ನ ದನಿಗೆ 

ಸಮ್ಯಸೆನಿಸುವಿನಂ (೫9. ೫-೦೩೨). ವಿ. ಸೂಳೆ; ಗಣಿಕೆ. [ಹಂ.ಭುಜಿಷ್ಯು) 

ಭುಜಿಸು " ಭುಂಜಿಸು' ನೋ. 

ಭಜೆ (ನಾ). ೧. ತೋಳು; ಭುಜ: ದೋ ಪ್ರದೇಷ್ಟಃ. ಭುಜಃ, 
ಬಾಹುಃ. ಭುಜಾ-ಈ ೫ ತೋಳ" " (ತರಡು. ೬-೩೬೪)- ೨. ಹಾವಿನ 
ತೆಕ್ಕೆ -ಮಂಡಲ. ೩. ಕ್ಷೇತ್ರದ ಅಳತೆಯ ಒಂದು ಪ್ರಮಾಣ (?): 
ಧಾರಾಪೂರ್ವ್ವೃಕಂ ಮಾಢಿ ಕಂಡಲು ಮಾರ್ತ್ತಂಡಯ್ಯನಾಯಕಂ ಪಡೆದು | 
ಬಿಟ್ಟ ಸ್ಥಳಂ ಕುರವನೆ ಕೇರಿಯಾದಿತ್ಯದೇವರ ಕೆ 
ತೋರಣಗಾವುಂಡಗೆಯಿ ನವಿಲಮತ್ತರು ಹತ್ತು 


೬೭೬೩ 


| 
46 


ಭುವನ 


೨೭ ಬಡಗ ೧೫ ಮೂಡ ೨೪ ॥ ತೆಂಕ ೨೭ ॥ ಮತ್ತರು (೫3೩2. 3-1 
೦೯೭೬-೫೭ 7 1119) ; ಪೂಜೆ ಪುನಸ್ಕಾರ ನಿವೇದ್ಯಕ್ಕಂ ಜೀರ್ನ್ನೋದ್ಧಾರಕ್ಕೆ 
ಮಂದು ಬಿಟ್ಟ ಭೂಮಿಯಯ್ವತ್ತಾಜು ಗೇಣ ಫಳೆಯ(0) ನೀಳದ ಭುಚೆ 
ಯಂ ದ್ವಿಗುಣಿಸಿಯಗಲದೊಳೊಂದ ಕೂಡಿ ಗುಣಿಸುವೀ ಕ್ರಮದಳತೆಯಲು 
[ed 1೫4); ಭುಜೆಗಳನಿಜಾದನಿತಅಕೊಳಂ 
ಭುಜೆಯೊಂದುಮನುಳಿದು ಕೂಡಿ ಭುಜಿಸಂಖ್ಯೆಯೊಳಂ ನಿಜದಿಂ ಪ್ರತಿಗಳ 
ಕೂಡಿಯೆ 'ಭುಜಿಸಂಖ್ಯೆಯೊಳೊಂದ ಕಳೆಯಲುಳಿದುದು ಹಾರಂ (ಕ್ಷತ್ರಗ. 
೨೬-೦೦). [ಸಂ. ಭುಜಾ] 

ಭುದಿಂಗನೆ (ಅ). ಒಂದು ಅನುಕರಣಾವ್ಯಯ ; ಥಟ್ಟನೆ; ಫಕ್ಕನೆ ; 
ಇದ್ದಕ್ಕಿದ್ದಂತೆ : “"ಉಪ್ಪ-ನೀರಿ'ನಲ್ಲಿ ಭುದಿಂಗನೆ "ಹಿಮಗಿರಿ ತಿಮಿಂಗಲ" 
ಬಂದು "ತಪ್ಪು ಯಾರದು?” ಎಂದು ಕೇಳುವಂತಾಗಿದೆ (ಸಮಂ. ೪M, 
ಮುನ್ನು). [? 3. -ಅನೈೆ] 

ಭುರ್ರನೆ (ಅ). ಒಂದು ಅನುಕರಣಾವ್ಮಯ : ಭುರ್‌ ಎಂದು ಶಬ್ದ 
ವಾಗುವಂತೆ : ಭರಭರನೆ ಹೋಗಿ ಭುರ್ರನೆ ಹಾರಿ ಬಂದ ಹಾಗೆ (ಣರ), 

[ ಭರ -- - ಅನೆ] 

'ಭುಲತಾಪಿ, ಭುಲತಾಪೆ (ನಾ). ಸುಳ್ಳುಭರವಸೆ: ಮೋಸದ ಆಶ್ವಾ 
ಸನೆ ; ಪಡದಪ್ಪನ ಭುಲತಾಪಿಯಿಂದ. ಬಾಪೂಸಾಹೇಬ ಅವರಿಗೆ ಭೂಮಿ 
ಮತ್ತು ವಾಡೇದ ಕಬಜಾ ಕೊಡಲಿಕ್ಕೆ ಸಾಫ ಒಲ್ಲೆಂದಂಗ, ಆ ಹೆಣ್ಣು 
ಮಗಳು ಏನು ಮಾಡಬೇಕು ? (ಗ್ರಾಶಾಯ- ೩೦೪). ಭುಲತಾಪೆ. 

ಭುಲತಾಪಿ ತುಂಬು, ಭುಲತಾಪೆ ತುಂಬು ಇ ಸಂಳ್ಳು ಭರವಸೆಯ 
ನ್ನುಂಟುಮಾಡು ; : ಸುಳ್ಳು ನಂಬಿಕೆಯನ್ನು ಹಂಟ್ಟಿಸು ; ಇಲ್ಲದ 
ಭುಲತಾಪಿ ತುಂಬಿ ಈ ಕೇಶಾಗ ನಿನ್ನ ತಂಗಿನ್ನ ಗಂಟು ಹಾಕಿ ಅವನ ತಲಿ 
ಕೆಡಿಸಿಟ್ಟಿ! (16:30: ೪6೨); ಲಗ್ನ ಆಗತೀನಿ ಅಂತ ಭುಲತಾಪಿ ತುಂಬಿ 
(ಸ್ರಾಟಡು. ೭೯); ಯಾರಾದರೂ ಭುಲತಾಪೆ ತುಂಬ್ಯಾರು ಜೋಕೆ 
(ಗೂಮಾಯಿ, 30). ಭುಲತಾಪಿ ಹೊಡೆ ೬. ಸುಳ್ಳು ಹೇಳು; ಬುರುಡೆ 
ಹೊಡೆ : ಆವರಿಗೆ ಭುಲತಾಪೀ ಹೊಡೆದು ನಿನ್ನ ಊರಿಗೆ ಕರಕೊಂಡು 
ಹೋಗತಾನ (ರೀಶತ. ಬ, ೨೦೪). 
[ + ಮರಾ. ಭುಲತಾಪ, ಭುಲಥಾಪ, ಭೂಲತಾಫ, ಭೂಲಥಾಪ ] 
ಭುಲತಾಪೆ 'ಭುಲತಾಪಿ' ನೋ. 

ಭುಲ್ಲಣೆ `ಬುಲ್ಲವಣೆ' ನೋ. 

ಭುಲ್ಲಯಿಸು "ಬುಲ್ಲವಿಸು' ನೋ. 

ಭುಲ್ಲವ (ನಾ). ೧. ಸಡಗರ ; ಸಂಭ್ರಮ : ಎಲ್ಲಾ ಶಸ್ತ್ರಮನಾಂತತಿ ಭುಲ್ಲ 
ವದಿಂ ವೀರರಧಟಿನಿಂ ಪರಿಯಿಟ್ಟರ್‌ (ಳಂ. ೬-0. ೨. ಅಧಿಕ್ಯ ಕ್ಯ 
ಅತಿಶಯ : ಎಲ್ಲಿ ನೋಡಲು ರೋದನದ ಪೆಚ್ಚೆಲ್ಲಿ ನೋಡಿದಲ್ಲಿ ಚಿಂತಾ 
ಭುಬ್ಲವವು ಯೆಲ್ಲೆಲ್ಲಿ ನೋಡಿದೊಡಲ್ಲಿ ಸಂತಾಪವು (4ನ್ನುಸ್ತೀ. 0-06)- 

[| ಆ. ಬುಬ್ಲವಣೆ, / ತೆಲು, ಬುಲುಪು ] 

ಭುಲ್ಲವಣಿ 'ಬುಲ್ಲವಣೆ' ನೋ. 

ಭುಲ್ಲವಣೆ "ಬುಲ್ಲವಣೆ' ನೋ. 

ಭುಲ್ಲವಿಸು 'ಬುಲ್ಲವಿಸು' ನೋ. 

ಭುಲ್ಲಿಸು 'ಬುಲ್ಲವಿಸು" ನೋ. 

ಭುಲ್ಲೈಸು "ಬುಲ್ಲವಿಸು' ನೋ. 

(ಭುವ (ನಾ). ೧- ಬೆಂಕಿ. ೨. ಭೂಮಿ: ಭೂರ್ಭುವಂ ಸ್ವರ್ಮಹಂ 
ಜನತಪಂ ಸತ್ಕಮೆಂದೇಳು ಮೇಲಣ ಲೋಕಮಲ್ಕು"" (ಮಂಗರಾ. ೦೦-೬೨) 
ತ [ಸಂ.] 

ಭುವನ (ನಾ). ೧. ಜಗತ್ತು; ಪ್ರಪಂಚ ; ಲೋಕ: ಭುವನಂ, ವಿಷ್ಠಪಂ. 
ಲೋಕಃ ಜಗತ್‌ - ಈಳಿ ಜಗದ ಪೆರ್‌?" (ಶಣಯಂ. ೨3-04೩); 


mh 


3-೬; 


ಭುವನಕಂಟಕ 


ಭುವನಂಗಳ* ಪದಿನಾಲ್ಕ್ಕುಮಂ ನಡುಗಿಸಲ್‌ ಸಾಮರ್ಥ್ಯಮುಳ್ಳಿನ್ನ 
ಕೆಯ್ದುವಿನೊಳ್‌ ತೀರದುದಾವ ಕೆಯ್ದುವಿನೊಳಂ ತೀರ್ಡಪುದೇ (ಕಂಕಣ: 
03-೫9); ಭುವನಂಗಳ್‌ ಪದಿನಾಲ್ಕು ನಾಲ್ಕು ಪೆಸರಿಂ ವಾರಾಶಿಗಳ್‌ . . . 
ಎಲ್ಲಿ ಪೊಕ್ಕು. ಬರ್ದುಕಲ್ಕಕ್ಕುಂ ಭುಖಂಗಧ್ವಜಂ (ಗಣಪ. ೩-೨೦); 


ಭುವನಂ ಸಹಸ್ರಶತವಾದವಟ್‌ಯೆ ನಿಲ್ವಾ ಹಿರಣ್ಯಗರ್ಭನುಮಂ ನುಂಗುವ] 5 


* « - ಹರಿಗರಿದುಂಟೇ (ಂ- ೫-6). ೨. ಮನುಷ್ಯರು ವಾಸಮಾಡುವ 
ಲೋಕ; ಭೂಮಿ : ಭುವನದ ಕನ್ನಡ ಸಕ್ಕದಗವಿಗಳ್‌ ಸಲೆ ಸಾಲೆ ಸೋಲೆ 
(ಉಂ. ೦-೪); ಭುವನಜನಮೆಲ್ಲಮೊರ್ಮೆಯೆ ಇವಿದುದೆನಲ್‌ (ಕಾರುಪೂ- 
163); ಭುವನಜನವಿನುತಪಾದಂ ದಿವಸಕರಂ . . . ದಿವಿಜಾಶಾಶಿಖರಿಶಿಖರ 
ಶೇಖರನಾದಂ (ಕಂ. 26_088)- ೩. ಮನುಷ್ಯವರ್ಗ; ಜನತೆ: 
ನೀವಧಾರ್ಮಿಕರು ಮುಯ್ದನಾನುವುದವರ್ಗೆ ಭರವನವು ಬೈವುದೈ ನಿಮ್ಮಿ 
ನಿಬರನ್ನು(ಳುಕ್ಕಾಳೀ- 0-38). ೪- ನೀರು ; ಜಲ: “ಆಪ(ಪ್‌), ತೋಯಂ 
೬-೬ ನೀರಂ, ಭುವನಂ, ಅಮೃತಂ, ಜೀವನಂ, ಜೀವನೀಯಂ - ಈ ೨೬ 
ನೀರ್‌” (ಹಡ: 0೦೬-೨೬): ೧.೪: ಶ್ರೀನಾರೀಜನ್ಮಗೇಹಂ ಭುವನ 
ವಿನುತ ಮುದ್ದಾಮಸತ್ವಪ್ರಯುಕ್ತಂ ನಾನಾರತ್ನಪ್ರಕೀರ್ಣಂ. . . ಪೊಯ್ಲ. 
ಳೋರ್ವೀಶನಂಶಂ (4೪. ೪, ತಕ್ಕರಾ, ೨೦-೩; 1178); ರಥದಂತೆ ಚಕ್ರ 
ವಿಸ್ತರಮುರುಪದ್ಮಜಾಂಡದವೊಲಾತ್ಮಲಸದ್ಭುವನಾಶ್ರಯಂ ೬೬ ಕೊಳಂ 
(೧೦೪: 3-೩೪). ೫. ವಾಸಿಸುವ ಮನೆ, _ ಗೃಹ. ೬. ಅಭಿವೃದ್ಧಿ 
ಹೊಂದುವಿಕೆ ; ಏಳಿಗೆಯಾಗುವಿಕೆ. ೭. ಸಮುದ್ರ; ಸಾಗರ. ೮. 
ಬಾನು; ಆಕಾಶ: `` ಲೋಕದೊಳು ನಭದೊಳಂಬುಧಿಯೊಳುದಕದೊಳ್‌ 
ಭುನನಾಖ್ಯಮಕ್ಕುಂ'' (ಹಣಾ. 0೦-೩). ೯. ಕಾಡು; ಅರಣ್ಯ. 
೧೦. ಯುದ್ಧ : "ಲೋಕಂ ರಣವಿಪಿನೋದಕವಾಕಾಶವಿವೈದು ಭುವನ 
ಶಬ್ದಂ” (ಇಳ. 34): ೧೧. [ಗಣಿತ] ಹದಿನಾಲ್ಕು ಎಂಬ ಸಂಖ್ಯೆಯ 
ಸಂಕೇತ ; '"ಮನು ಭುವನ ಪದಿನಾಲ್ಕು'' (ಶುಂಗ03- ೦೫೪-೯); ನವಪುರ 
ಶಶಿಗಣತ (ಕ್ರ ವನುಣಕ ನವಕೂಡಿದ ಶತಕದಿಂದ ಗುಣಿಸಲು ಮತ್ತಾ 
ಭುವನಂ ಶರ ಶಶಿ ಕುಸುಮಂ ಪವಣಿಸಿ ಧರೆಯೆಂಬ ಲಬ್ಧ ತಪ್ಪದೆ ಬಷ್ಟುಂ 
(ಸ್ಮರ. 94-0). 
ಭುವನಯ್ಯಮಲ್ಲೂ ಜಗತ್ತಿನಲ್ಲಿ ಬಹಳ ಶೂರನಾದವನು; ಲೋಕೈಕ 
ವೀರ : ಆತನ ತಮ್ಮಂ ಭುವನಯ್ಯಮ್ಲನೆನಿಸಿದ ದಸವರ್ಮ್ಮದೇವ 
(೫. ೫೫, ೦೯-3೨; 1019). ಭುವನೈಕ ಮಾನ್ಯ ಎ ಜಗತ್ತಿನಲ್ಲಿ 
ಮತ್ತಾರೂ ಸಮಾನರಿಲ್ಲದಂತಹ ಗೌರವಸ್ಥ : ಶಿವಶಿವಾ ಭುವನೈಕ 
ಮಾನ್ಕರನವಗಡಿಸಲಂಗೈಸಿದೈ ಮಾಣೆಂದನಾ ಶಕುನಿ (ಉತ: 03-09)- 
ಭುವಸೈಕರಾಮ -ಅದ್ವಿತೀಯನಾದ ಸುಂದರ : ಅನೆಯ ಮೇಲೆಯುಂ 
ಆಳ ಮೇಲೆಯುಂ ಕುದುರೆಯ ಮೇಲೆಯುಂ ಪರಿದುದೊಂದೆ ಗಜಂ 
ಭುವನೈಕರಾಮನಾ (ಚುಡ: 00 ಶ್ರಜೊಲಿ, ಭುವಸೈಕವೀರ ಜಗತ್ತಿ 
ನಲ್ಲಿ ತನ್ನ ಸರಿಸಮಾನರಿಲ್ಲದ ಶೂರ, ಬಲಶಾಲಿ ; ಲೋಕದಲ್ಲಿ 
ಅಪ್ರತಿಮಶೂರ; ಅಸಹಾಯಶೂರ: ಮಂಡಳಿಕಮಕುಟಚೂಡಾವಂಣಿ 
ಶ್ರೀಮಚ್ಛ 2 ೬ x ಪೆರ್ಮ್ಮಾಡಿ 'ಭುವನೈಕವೀರನುದೆಯಾದಿತ್ಯನುಂ (ಎಕ್ಕ 
VII, bao. 330-38; 1078)- [ಸಂ.] 
ಭುವನಕಂಟಕ (ನಾ). ೧. ಪ್ರಪಂಚಕ್ಕೆ ಆಗುವ ಹಾನಿ. ೨. ನೀರಿನಲ್ಲಿ 
ಇರುವ ಮುಳ್ಳು; ತಾವರೆದಂಟಿನ ಮುಳ್ಳು. ೧, ೨ 
ಚಂದ್ರಮನೊಳ" . . . ಭುವನರಂಟಕಂ ಬಿಸದೊಳಲ್ಲದಿಲ್ಲಾ ನಾಡೊಳ* 
(net. ೨-೬)- [ಸಂ.] 
ಭುವನಕುಕ್ಷಿ (ನಾ). ೧. ನೀರನ್ನು ಒಳಗೊಂಡಿರುವುದು ; ಸರೋವರ ; 


ವನಮಾಲಿಯಂದದಿಂ ಪದ್ಮಿ ಪದ್ಮಿಯವೊಲ್ಬುವನಳುಕ್ಷಿ ಭೌವನರುಕ್ಷಿಯ | 48 


ತೆಜದೆ ಹಂಸಲೋಭನಶೋಭಿ. . .ಎನೆ ರಂಜಿಸುವ ಕಾಸಾರಮಂ [CN 


೬೭೬೪ 


« 
: ಸೆಕಲಂಕತೆ 


ಭುವನನಾಥ 


9೫-೦3). ೨. ಜಗತ್ತುಗಳನ್ನು ಗರ್ಭದಲ್ಲಿ ಹೊಂದಿರಂವವನು ; 

ವಿಶ್ವಂಭರ; ನಾರಾಯಣ: [ಸಂ] 

ಭುವನಖ್ಯಾತಿ (ನಾ). ಲೋಕದಲ್ಲಿ ಹೆಸರುವಾಸಿಯಾಗಿರುವಿಕೆ ; 

ಲೋಶಪ್ರಸಿದ್ಧಿ : ಭುವನಖ್ಯಾತಿಯ ಜಾತರೂಪಭರದಿಂ . . , ನಮೇರು 
ವೆನಿಪ್ಪಂ ಶ್ರುತಕೀರ್ಶಿಸನ್ಮುನಿವರಂ (ಉಂೀಕ್ಕ. ೦-೪೪). [ಸಂ.] 
ಭುವನಗರ್ಭಿತ (ನಾ). ೧. ಜಗತ್ತಿನ ಒಳಭಾಗದಲ್ಲಿ ಆವರಿಸಿಕೊಂಡಿರು 
ವುದು. ೨, ಪ್ರಪಂಚವನ್ನೆಲ್ಲಾ ತನ್ನಲ್ಲಿ ಅಳವಡಿಸಿಕೊಂಡಿರುವುವು. 
೧. ೨ : ಭುವನಗರ್ಭಿತವಾದುದಾ ಮಾಧವನ ಜಠರದವೋಲು ವರಭಾಗ 
ವತನಂತಿರೆ ವಿಜ್ಞುಪದಸಂಸಕ್ತತನುವಾಯ್ಡು (ಕಾಂ. 8-03). [ಸಂ.) 
361 ಭುವನಜ (ನಾ). ನೀರಿನಲ್ಲಿ ಹುಟ್ಟಿದುದು ; ತಾವರೆ ; ಕಮಲ ; ಶಾಂತಿ 
ಜಿನರ. ಬಾದಭುವನಜಗಳಿಗೆಗುವೆನು [8 ೫೦- ಪಾದಕವನತನಾಗುವೆ 
ಮುದದಿ] (ತ್ರಿಕೆಸ9- ೦-4). [ಸಂ.] 

ಭುವನಜನಕ (ನಾ). ೧. ಜಗತ್ತಿನ ಸೃಷ್ಟಿಗೆ ಕಾರಣನಾದವನು; ಬ್ರಹ್ಮ. 

೨. ಜನರಿಗೆ ತಂದೆಯಂತಿರುವವನು ; ರಾಜ"; ಘನರಥನರನಾಥನ 
ಬವಣಿಯೊಳ್‌ ತಾಮ್ರಚೂಳಂಗಳಾಗಿ ಪೋರುತ್ತುಮಾಮಿರೆ ಭುವನಜನಕಂ 
ಬೆಸಗೊಳೆ ನೀಂ ಪೇಟ್‌ (ಉಟಿಫು. 6-೭೦ ನ). [ಸಂ.) 
ಭುವೆನಜಭವ (ನಾ). (ವಿಷ್ಣುವಿನ ನಾಭಿ) ಕಮಲದಲ್ಲಿ ಹುಟ್ಟಿದವನು ; 
ಬ್ರಹ್ಮ. 
ಭುವನಜಭವಾಂಡ ಎ ಬ್ರಹ್ಮಾಂಡ: ಭುವನಜಭವಾಂಡಭವನಕೆ 
ಸವೆದುರು ರವಿಬಿಂಬಮೆಂಬ ಬಾದಣದೊಳಪೊಕ್ಕೆ ವಿರಳತದಂಡದ ಬಹಿಃ 
ಸುವರ್ಣರುಚ ಪರ್ಬಿದಂತೆ 'ಕೆಂಬಿಸಿಲೆಸಿಗುಂ (೫೩೫. ೪-9): [ಸಂ.) 
ಭುವನೆಜ್ಯಾಯ (ನಾ). ಪ್ರಪಂಚಕ್ಕೇ ಹಿರಿಯನಾದವನು.-ಶ್ರೇಷ್ಠ 
ನಾದವನು ; ಭುವನಜ್ಯಾಯನ ತಂದೆ ತದ್ವಿಭುವ ತಾಯೆಂಬೊಂದು 
ಸಯ್ದಿಂಗೆ ನೋಂತವರಾರ್‌ ನಿಮ್ಮವೊಲು (ತಂದ್ರಥು. 03. 
ಹ (ಸಂ. ಭುವನಜ್ಮಾಯಸ್‌] 
ಭುವನತ್ರಯ (ನಾ). (ಸ್ವರ್ಗ, ಮರ್ತ್ಯ, ಪಾತಾಳವೆಂಬ) ಮೂರು 
ಲೋಕಗ್ರಳು : ಭುವನತ್ರಯ ದುರ್ಲಭಮೆನಿಸುವ ವಸ್ತುಗಳನ್ನುಮೊಳವೆ. 
(ಉದಂಕ. ಇ); ಭುವನತ್ರಯಂಗಳೊಳಗುಳ್ಳಿ ವಸ್ತುಗಳ ದೇವ ಕರತಳೂ 
ಮಳಕಸಮಾನವೆ. ನಿಶ್ಚಯಮಾದವು (ಸುಳುಶಾ. ೪-೩0). [ಸಂ.] 

390 [ಭುವನತ್ರಿಣೇತ್ರ (ನಾ).ಲೋಕಕ್ಕೆ ರುದ್ರನಂತಿರಂವವನಂ ; ಜನರಿಗೆ 
ಭಯವನ್ನುಂಟುಮಾಡುವವನು ; ಭುವನತ್ರಿಣೇತ್ರರುಚಿಯಂ ಕೈ 
ಕೊಂಡನಾ ಪೂಂಡವಂ (ಕುರ. ೪೧ ಶ್ರದೋ). [-ಆಸಂ, ಭುವನತ್ರಿನೇತ್ರ] 

ಭುವನದಯಿತ (ನಾ.) ಲೋಕಕ್ಕೆ ಒಡೆಯನಾದವನು ; ಅದ್ವೈತಂಗಜಿತಂಗೆ 
ಭುಪನದಯಿತಂಗಾಗಳ್‌ ದೈತೇಂದ್ರರೆಲ್ಲಮೆಜಗಿದರ್‌ (ಇ. 3-೬). [ಸಂ. 

ಎ(ಭುವನದಲ್ಲಣ (ನಾ). ೧. ಪ್ರಪಂಚದ ಭಯ ; ಜನರ ಗಾಬರಿ , 
ಒಜಲಿದುದು ಜನನಿವಹವೆದೆ ಬಾಯಅತು ಬಸವಳದಖಿಳ ಸಚರಾಚರ ನಿರೋಧ 
ವನೇನನೆಂಬೆನು ಭುವನದಲ್ಲಣವ (ರಾಗ. 8-೬-09). ಪ. ಪ್ರಪಂಚಕ್ಕೆ 
ಭಯಂವನ್ನುಂಟುಮಾಡುವವನು ; ಸುರನರ ಭುಜಂಗಮ ಭುವನದಲ್ಲಣ 
ದಶವದನನುತ್ಸವದಿನೊಡ್ಡೋಲಗದೊಳಿದ್ದನು (ತೊರರಾ- ೩-೬. 

ನ [ಭುವನ 4 ತಲ್ಲಣ (<ತಲ್ಲಟ)] 

ಭುವನನಯನ (ನಾ). ಲೋಕಕ್ಕೆ ಕಣ್ಣಾಗಿರುವವನು ; ಸೂರ್ಯ: 
ನಯನಕರ್ಣಾಹಾರವಾಹನನಯನ ಭುವನೇಶಯವನ ಭುವನನಯನ (04. 
೬೦-8೦). [3] 
ಭುವನನಾಥ (ನಾ). ಭೂಮಿಗೆ ಒಡೆಯನಾದವನು; ಅರಸು ; ರಾಜ: 
ಚರಿಗೆವುಗೆ ಬೋಧನಿಧಿ ದಮವರಮುನಿಯಂ ಭುವನನಾಥನಿದಿರ್ಗೊಂಡು 
೬ ಕುಡೆ (ಉಾಂತಿು- ಊ)- [ಸಂ.] 


16 


20 


ON 


ತಿ)... 


ಭುವನಪ್ರಾಣ 


ಭುವನಪ್ರಾಣ (ನಾ). ಜಗತ್ತಿಗೆ ಪ್ರಾಣಸ್ವರೂಪನಾದವನಂ; ವಾಯು : 
ಮಾಣು ಭಯವನು ಭೀಮ ಭೂಪನ ಕಾಣು ಹೋಗೆನೆ ನಡುಗಿ ಭುವನ 
ಪ್ರಾಣನಾತ್ಮಜ ಬಿದ್ದನಾ ಧೃತ್ಥರಾಷ್ಕನಂಭ್ರಯಲಿ (ಕುಣ್ಮಕ. ೦೦-೨): 


[es] 
ಭುವನಬುಂಭುಕ, ಭುವನಭುಂಭುಕ (ಗು). ೧. ಜಗತ್ತಿನಲ್ಲಿ ಹೆಸರು 
ವಾಸಿಯಾದ ; ಲೋಕಪ್ರಸಿದ್ಧವಾದ: ಭುವನಬುಂಭುಕದೇವಿ 


ಮಹಿಮೆಯನಿವಹವಾರರುಹಕ್ಕು (ಆಕಾ. ೨-೦೪). (ನಾ). ೨. ಜಗತ್ತಿ 
ನಲ್ಲಿ ಹರಡಿರುವುದು.-ವ್ಯಾಪಿಸಿರುವುದು : ಭುವನಬುಂಭುಕವಾಗಿ 
ಶಿಖಿ ತದೃವನವೆಲ್ಲವ ದಹಿಸಲು (550, ೦೬-೩) ೩. ಜಗತ್ತಿನಲ್ಲಿ 
ಪ್ರಸಿದ್ಧನಾದವನು,-ಕೀರ್ತಿವಂತ : ತವನುಜನಪರಿಮಿತ ಗುಣಂಸ್ಪದ 
ನೆಸೆದಂ ಭುವನಬುಂಭುಕಂ , , , ದೋಣಂ (೩೩. ೫೫1, ೩೦-೦೯ 2081); 
ಭೀಷ್ಮನು ಭುವನಬುಂಭುಕನೈದಿ ಪೊಕ್ಕನು ಹಸ್ತಿನಾಪುರವ (೩ತಕಾ. ೪-೩೪). 
ಭುವನಭುಂಭುಕ ; ೧. ಮೂವರೆ ಧಾತ್ರಿಯೊಳು ಭುವನಭುಂಭುಕ 
ದಾನಿಗಳುರ್ವರಾಗ್ರದೊಳು ಮೂವರೆ ರಾಜನೀತಿನಿಳಯರ್ಧರೆಯೊಳು 
ಸುಚರಿತ್ರಪಾತ್ರರುಂ (ಎ೪. ೪೫1; ಸಾಗರ. ೦8೯-೦೬; 1159); ಎಸೆದುದು. 
ವಸುಧಾಧರನ ಭುವನಭುಂಭೀತೇಜಂ (ರರ್ಥಣ: ೩-0೪); ಕವಿಜನವಿತತಿ 
ಕೋಕಿಲ ಮಾತಂಗ ಮಾಕಂದ 3 ಭೂಭುವನಭುಂಭಂಕ ಕೀರ್ತಿಯುತನು 
(ಕ್ರೀಂ: ೩-6೪). ವಿ. ಜಗತ್ಕಾಂತನ* ಕೀರ್ತಿಯಂ ಭುವನಭುಂಭುಕನೆ 
(oa. x11, ೩0೪-೩; 1125) ;: ಭುವನಭುಂ (ಕಾಣಾಂ-ಬುಂ]ಭುಕೆಮಾದ 
ತನ್ನ: ಮಗಳ ವಿಚಿತ್ರನೃತ್ಯ ವಿದ್ವ್ಯಾವಿಳಾಸಮಂ ಕಂಡು ಜಿತಶತ್ರು 
ಮಹಾರಾಜಂ . , , ಬರಿಸಿ (ರಜೇ. ೩-೯೬ ಬ್ರ, ಆಡಲದೇನೋ 
'ಭೂಭುವನಭುಂ[ಭು]ಕಮಾದು[ದು]ಕೀರ್ತಿ (wu. 19, ೨೬೭-೩೨5 1560). 
೩. ಉನ್ನತಕೀರ್ತಿ ಭುವನಧುಂಭುಕನೊಪ್ಬದನು (ಗರಿ. ೬-೬೦), 
[ಭುವನ  ಬುಂಭುಕ] 

ಭುವನಭುಂಭುಕ 'ಭುವನಬುಂಭುಕ' ನೋ. 

ಭುಷನವಾಸ (ನಾ). [ಸಂಗೀತ] ಹದಿನೆಂಟು ಬಗೆಯ ಕೊಳಲುಗಳಲ್ಲಿ 
ಒಂದು : ಹದಿನೆಂಟಂಗುಳ ಮೊದಲಾಗಿ ಒಂದಂಗುಳ ಪರ್ಯಂತಮಾದ 


ಪರಿಣಾಮಕ್ರಮವಿಡಿದು ಜಾತಿವಾಸ ಭುವನವಾಸ. . . 
ಭುವನಾಧಿಪವಾಸವೆಂಬ ಹದಿನೆಂಟು ತೆಜಿದ ವಾಸಂಗಳ ಲಕ್ಷಣವಅಾತು 
(es. 341). [ಭುವನ 4 ವಾಸ್ಯ) 


ಭುವನಾಂತರ (ನಾ). ೧. ಭೂಮಿಯ ಮಧ್ಯಪ್ರದೇಶ.-ಒಳಭಾಗ- 
ಶಿ. ಭೂಮಿಯ ಎಲ್ಲಾ ಭಾಗ : ಶಾಂತಿಕಥೆಯಂ ಭುವನಾಂತರದೊಳ್‌ 
ನಿಮಿರ್ಚಿದೊಂದಂದಮನೊಂದೆ ನಾಲಗೆಯೊಳೇವೊಗಲಕ್ತಿಂ ನೆಗಟ್ಜತ್ತಿ 
ಮುಬ್ಛೆಯ (ಕಿತ. ೧-೪ ಶಂ); ಭುವನುಂತರಮಂ ಸಿಂಪಿಸುವವೊಲ್‌ , , , 
ನಿಜಲಾವಣ್ಯರಸದ ಪೆರ್ಪೊನಲಿಂದಂ (ಉರುಸು. ೪೯); ಭುವನಾಂತರಮಂ 
'ಭೇರೀರವಮದು ತೀವಲ್ಯೆ (ತ್ರಫ್ರಂ. ೨-೩೦). ೩. ಬೇರೆಲೋಕ ; 
ಲೋಕಾಂತರ. [£8] 

ಭುವನಾದಿತ್ಯ (ನಾ). ೧. ಭೂಮಿಗೆ ಸೂರ್ಯನಂತಿರುವವನು. ೨. 
ಒಬ್ಬಾತನ ಹೆಸರು : ಕಿಅ್‌ಯ ರಾಚಮಲ್ಲ ಮನ್ನೆ ಬೇಡಿದೊಳರೆನೆಲನುಂ 
ಭಣ್ಮಾರವುಮಂ ಕೊಟ್ಟಾನೆನ್ನು ಬನ್ನು ಭುವನಾದಿತ್ಯಂ ಬರೆ (೪. 19, 
ಶೆಗ್ಮೆತು. ೦೦೬-೫; ಸು. 990). [Xo.] 

ಭುವನಾಧಿಪ (ನು). ಭೂಮಿಯ ಒಡೆಯ; ರಾಜ: ಭುವನಾಧಿಪನಂ 
ಮೆಚ್ಚಿಸಿ ಜವದಿಂ ಕೈಲಾಸಕೊಲ್ಲು ತಳರ್ವೋಹಿಲನಂ ಸವಿಲಾಸಂಬಡೆದೀಕ್ಷಿಸಿ 
(ಉದ್ಮಲಿ- 0೨-೬). [Ko] 

ಭುವನಾಧಿಪತ್ಯ (ನಾ). ೧. -ಪ್ರಪಂಚದ ಒಡೆತನ, -ಪ್ರಭುತ್ವ. ೨. 
ಜಗತ್ತಿನ ಪ್ರಭಂತ್ತವನ್ನು ಹೊಂದಿರಂವವನು ; ಪರಮೇಶ್ವರ : 


೬೭೬೫ ಭುವನೇಶ್ವರಿ 
ಶರಣ[ಸಾ]ಂಗತ್ಯಂಗೆ  ಭುವನಾಧಿಷತ್ಯಂಗೆ ಸುರಗಣಾದಿತೃಂಗೆ 4 
'ಮಯ್ಕಿಕ್ಕಿ ನಿಂದಿರೆ ವಿರೂಪಾಕ್ಷಲಿಂಗಕ್ಕೆ (8006. 0೯-೧೪): [ಸಂ.] 


ಭುವನಾಧಿಪವಾಸ (ನಾ). [ಸಂಗೀತ] ಹದಿನೆಂಟು ಬಗೆಯ, ಕೊಳಲು 
ಗಳಲ್ಲಿ ಒಂದು: ಬಳಿಕ ಹದಿನೆಂಟಂಗುಳ ಮೊದಲಾಗಿ ಒಂದಂಗುಳ 
ಪರ್ಯಂತಮಾದ ಪರಿಣೂಮಕ್ರಮವಿಡಿದು ಜಾತಿವಾಸ, . , ಭುವನಾಧಿಪ 
ವಾಸವೆಂಬ ಹದಿನೆಂಟು ತೆಅದ ವಾಸಂಗಳ ಲಕ್ಷಣವಜೀದು (ಕೇಳ. sa) 

[ಭುವನಾಧಿಪ -- ವಾಸ್ಯ] 

ಭುವನಾಧೀಶ (ನಾ). ಭೂಪತಿ; ರಾಜ : ಭುವನಾಧೀಶನನೀಕ್ಷಿಪೊದು 
ತವಕಂ ಕೆಯ್ದಣ್ಕೆ (ರರ್ಮಣ. ೪-೪೬). [ಸಂ.] 

39] ಭುವನಾಧ್ವ (ನಾ). [ವೀಶೈ] ಮಂತ್ರ, ಪದ. ವರ್ಣ, ಭುವನ, ತತ್ತ್ವ. 
ಕಲಾ ಎಂಬ ಆರು ಮಾರ್ಗಗಳಲ್ಲಿ ಒಂದು: ತತ್ತ್ವಾಧ್ಯ, ಕಲಾಧ್ವ" 
ಭುವನಾಧ್ನ (ಇವು ಮೂರು ಅರ್ಥಾಧ್ವಗಳು) (ಶಐಾಸೂ. ೨-0 600)- 

[ಸಂ. ಭುವನಾಧ್ವನ್‌] 
ಭುವನಾಭಿರಾಮ (ನಾ). ಲೋಕಕ್ಕೇ ಅತ್ಯಂತ ಸುಂದರನಾಗಿರುವವನು: 

15 |. ರಾಮನಂ ಭುವನಾಭಿರಾಮನಂ ಗುಣರತ್ನಧಾಮನಂ. . - ಸಂತತಂ ನಾ 

ಮನಂದಣಿಯೆ ರಮಿಸದೆ ಬಾಳ್ವೆನೆಂತೆಂದಳು (0:೫. 0-33). [ಸಂ]. 

ಭುವನಾಯ್ತ (ನಾ). ಒಬ್ಬಾತನ ಹೆಸರು : ರಾಚಮಬ್ಲಂಗಲ್ಲದೆ ರಾಜ್ಯಮಂ 
ಗೆಯಲೀಯಮೆನ್ನು ಭುವನಾಯ್ತನ ಮಾಗುಣ್ಣಿಯೊಳ್ಳಾದಿದನ್ನು, (೧೪. 1೪, 
ಶೆಗ್ಗರ. ೧೦೬-೮; ಸು, 990). | 15) 

೫] ಭುವನಾರಾಧ್ಯೆ (ನಾ). ಜಗತ್ತಿನ ಜನರಿಂದ ಪೂಜಿಸಲ್ಪಡತಕ್ಕವಳು ; 
ಲೋಕಪೂಜೈ : ಶ್ರೀಮತ್ಸಾ್ರಲೇಯಶೈಲೋದ್ಯವೆ ಶಿವೆ ಭುವನಾರಧ್ಯೆ 
ಕಲ್ಯಾಣಿ (೧k. ೬-೦೬). [ಸಂ. 'ಭುವನಾರಾಧ್ಯಾ] 

ಭುವನಾಲಯ (ನಾ). ನೀರಿಗೆ ವುಸಸ್ಮಾನವಾದುದು ; ಸಮುದ್ರ : 
ಶಿವದೇವರ ವರಸದನಂ 'ಭುವನಾಲಯಮಬ್ಬಗೇಹ . . . ಶರಧಿ ಮಹಿಮಾ 
ವಾಸಂ (ತರಳ: 0-೬೪): [ಸಂ.] 

ಭುವನಾಶ್ರಯ (ನಾ). ೧. ಪ್ರಪಂಚಕ್ಕೆ ಆಶ್ರಯನಾಗಿರುವವನು, 
೨. ನೀರಿಗೆ ಆಶ್ರಯವಾಗಿರುವುದು. ೧, ೨: ಪಂಕರುಹಭವನಂತೆ 
ಸಕಲ ಭುವನಾಶ್ರಯಂ ಶಕ್ರನಂತನಿವಿಷನಿಕರಕಾಂತನು 
ತಾನೆಂದುದಧಿ ಮೆಟ್‌ದುದು (ಕಟ. ೬): [xe] 

36] ಭುವನೇಜ (ನಾ). ನೀರಿನಲ್ಲಿ ಹುಟ್ಟಿರುವುದು; ತಾವರೆ; ಕಮಲ: 
ನಯನಭುವನೇಜಾರ್ಚಿತಕ್ರಮ. ನಯನಕರ್ಣವಿಪಕ್ಷಲಕ್ಷಣ ಜಯತು ಸಿದ್ಧೇಶ 
(ವಿಸಫು- ೨೦-೩೭). [ಸಂ.] 

ಭುವನೇಶ (ನಾ). ೧. ರಾಜ ; ಅರಸು: ಭುವನೇಶು ಬೆಸಗೊಳೆ ವಿನಯ 
ವಚಃಪ್ರಸರಂಗಳಿಸೆದೊಡಂಬಡೆ ನುಡಿದಂ (6೦. ೧೩-೨೪); ಈ ಭುವನೇಶಂ 
ಬಾಯ್ಕೇಳದೊಡವಂ ತಡೆಯದೊಂ ಶ್ರಿಪೃಷ್ಠನಂಬುಧಿತಟದೊಳ್‌ (ಉಕ. 
8-0೯): ೨. ಶಿವ; ಪರಮೇಶ್ವರ ; ಭುವನೇಶಂ ಭೂತಿಯುಕ್ತ 

ಜಗಧರನಜೇಯಂ (808+ ೩-೦೪). [ಹಂ,] 
ಭುವನೇಶಯನ (ನಾ). ಭುವನೇಜ : ನಯನಕರ್ಣಹಾರವಾಹನನಯನ 
ಭುವನೇಶಯನ ನಯನಾನಯನ ಭುವನಕ್ರಯನಯನ (88. 30-೩0). 
[ಇಂ.] 

ಭುವನೇಶ್ವರ (ನಾ): ಇಭುವನೇಶ ೧: ಹರನೊಡನೆ ಹೊಯ್ದ್ವಾಡದಗ್ಗದ 
ನರನು ತಂದೆ ಸಮಸ್ತ ಭುವನೇಶ್ವರನಲಾ ಮುರವೈರಿ ಮಾವನು ನಿನ್ನ 
ತನಯನಿಗೆ (ಕುಪ್ಮಾರ್ರೋ- ೭-೨೬). [ಸಂ.] 

ಭುವನೇಶ್ವರಿ (ನಾ). ೧. ಜಗತ್ತಿಗೆಲ್ಲ ಒಡೆಯಳಾದ ಶಕ್ತಿದೇವತೆ ; 
ಆದಿಶಕ್ತಿ. ೨. [ವಾಸ್ತೂ] ದೇವಸ್ಥಾನದ ಶಿಖರಗಳ ಒಳಮೈ, 
ಒಳಭಾಗ: ಫಲಕವಿಮಾನದ ಎತ್ತರದ ಪರಮಾವಧಿ: ಮನೆ 


೩6 


38 


40, 


45 


ಭುವರ್ಲೋಕೆ ೬೭೬೬ ಭೂಗರ್ಭ 


ಮನೆಯ ಮೆ:ಲೆ ಗೋಪುರದ ಭುವನೇಶ್ವರಿಯ ಪರಿಜನಾವರಿಸಿ (ಶ್ರೀರಾಮಾ, 
60): ಈ ರೀತಿಯ ಕಟ್ಟಡಗಳಲ್ಲಿ ಆಶ್ಚರ್ಯದಿಂದ ಜೆರೆಗುಮಾಡುವ 
ಭಾಗವೆಂದರೆ ಅವುಗಳ ಭುವನೇಶ್ವರಿಗಳು (ಮ್ಮ ಣಾಸ್ತು- ೪೦): 
[ಸಂ. ಭುವನೇಶ್ವರೀ] 
ಭುವರ್ಲೊೋಕ (ನಾ). ಭೂಮಿಯೇ ಮೊದಲಾದ ಮೇಲಿನ ಏಳು 
ಲೋಕಗಳಲ್ಲಿ ಎರಡನೆಯದು : ಭುವರ್ಶೋಕದ ಸ್ಮಾವರಕ್ಕೆ ಸತ್ಯ 
ಲೋಕದ ಅಗ್ಗವಣಿಯಲ್ಲಿ ಮಜ್ಜನಕ್ಕೆ ಅಗಿದು. (ಅಪ. ೫-೦೯೭). ಪರಮ 
ಜಂಗಮದಲ್ಲಿ ಹದಿನಾಲ್ಕು ಲೋಕಂಗಳಡಗಿರ್ಸವು ... ಕುಕ್ಷೆಯಲ್ಲಿ 
ಭುವರ್ಲೊೋಕ (60ಕೇ- ೦೪೨-೦೨೪); ಈ ಮಹಾಪುರುಷನ (ವಿರಾಟನ) 
೬ ೬೬ ಕುಕ್ಷಿಯಲ್ಲಿ ಭುವರ್ಲೋಕವಿರುವುದು (ಣಣಗು. ೪:03). [ಸಂ.) 
ಭುಸ್‌ (ನಾ). ಒಂದು ಅನುಕರಣ ಶಬ್ದ : ಹಾವಿನ ಫೂತ್ಮಾರ. 
ದೀರ್ಫನಿಶ್ಚಾಸ ಮೊದಲಾದುವನ್ನು ಅನುಕರಿಸುವ ಶಬ್ದ : ಅಲುಗೆ 
ಭುಸ್ಸೆಂದೆಂಬ ಫಣಿಗಳುಭರಣಮವು ತೊಳಗೆ . . . ವಿರೂಪಾಕ್ಷನಿರ್ದಂ 
ವಿಲಾಸದಿಂದೆ (404, 3-೨೨); ನಡೆದುದೆ ತಡಂ ಲಕ್ಷೋಪಲಕ್ಷ ಹೆಡೆಗಳನ್ನೆ ತ್ತಿ 
ಭುಸ್ಲ್ಸೆಂಬ ಸಾಸಿರಶಿರದ ಮಹಂಘಣಿಯಂತೆ (ತತ್ರಾಂಗ- ೬೬-೦೭೦೨) 
ಭುಸುಂಡಿ (ನಾ). ಓಂದು ಬಗೆಯ ಆಯುಧ : ಮಿಸುಪ ಚಕ್ರ ಭುಸುಂಡಿ 
ಲುಡಿಗಳ ಸರಳ ಸಮಕೈದುಗಳಿಂದ ದಾನದ ಮುಂಸುತಿದನು ಬೊಬ್ಬಿಡುತ 
ರಿಪುಸಂಹಾರಭೈರವಿಯಾ (6೬6ರ. ೦-೦೨). [ಇ ಸಂ. ಭುಶುಂಡೀ] 
ಭುಸುಗುಟ್ಟು (ಕ್ರಿ) ೧. (ಹಾವು) ಭುಸ್‌ ಎಂದು ಶಬ್ದ ಮಾಡು. 
ಪಿ. (ಆಲಂ) (ರೋಷದಿಂದ) ವೇಗವಾಗಿ ಉಸಿರುಬಿಡು; 
ಉದ್ವೇಗವನ್ನು ಹೊಂದು : ಕೆಂಷೋರೆಯ ಹುಡಿಗೆ, ಹೆಡೆಯನ್ನು 
ತುಳಿಸಿಕೊಂಡ ನಾಗರಹಾದಿನುತೆ ಭುಸುಗುಟ್ಟಿದಳು (ತೆಂರುಏ. 90): 
ಗೆಲುವಾದ ಗಂಡುಕುದುರೆಯು, . . ಒಂದು ಸಲ ಭುಸುಗುಟ್ಟ ಕತ್ತನ್ನು 
ಗಂಭೀರವಾಗಿ ಅಲುಗಿಸಿ, ಅನಂತರ ಚಲಿಸದೆ ಸುಮ್ಮನೆ ನಿಂತುಬಿಟ್ಟಂತೆ 
ತೋರುತ್ತಿದ್ದಿತು (ನುರಣ- ೩೦), [ಇ ಭುಸ್‌ -- ಕುಟ್ಟು] 
ಭುಸುಗುಡು (ಕ್ರಿ). ಇ ಭುಸುಗುಟ್ಟು ೨: ಆದರೂ ಗೋಪಾಲನು 
ಭುಸುಗುಡುತ್ತಾ ಅನಂತನ ಮೇಲೆ ನೆಗೆದು ದಬ್ಬಿದನು (4೩: ೦೨೭); 
ಗೆಲುವಾದ ಮನಸ್ಸು... ಎಲ್ಲ ಬಿಟ್ಟು ನೆರೆಮನೆಯ ಪಾರ್ವತಕ್ಕನ 
ಮಾತನ್ನು ನೆನೆದು ಭುಸುಗುಡಹತ್ತಿತು (ನೂರುರಾ, ೨೩೪)- 
[ಇ ಭುಸ್‌ 4 ಕುಡ್ಮು (ಇ ಕೊಡ್ಡು)] 
ಭೂ (ನಾ). ೧. ಭೂಮಿ; ಧರಣಿ; ನೆಲ: 
ಭೂಮಿ, ವಸುಧಾ, ಅವನಿ; ,. .. ಧರಾ ಆಧಾರು ೩೭ 
ಭೂಮಿಯ ಪೆಸರ್‌' (ಹರಡು. 3೬-0): ೨. ಭೂಲೋಕ: 
*ಬಿತ್ತರಡ ಭೂರ್ಭುವಂ ಸ್ವರ್ಮಹಂ ಜನತಪಂ ಸತ್ಯಮೆಂದೇಳು 
ಮೇಲಣ ಲೋಕಮೆಕ್ಕು" (ಅಂಗಣ. ೧೦-೬). ೩. ಪಂಚಭೂತಗಳಲ್ಲಿ 
ಒಂದು ; ಪೃಥ್ವಿ: ಭೂ ತೋಯ ಪಾವಕ ಸಮಾರಣ ಅಂಬರುದಿ 
ಗಳೆಲ್ಲ  ಆದಿಯಾಧಾರದ ಪರೆಮಾಶ್ಮಲಿಗದಲ್ಲಿ (೫ರ. ೯) 
೪. [ಛಂದ] ಮೂರುಗುರುಗಳನ್ನು ಹೊಂದಿರುವ ಗಣ; ಮಗಣ 
(ಸ) 2 ಬುಲಿಶೆ ಭೂ ಯುಗ್ಮಂ ನೆಲಸಿದಂದಕ್ಕಿಂ ಜಲಜಪತ್ರಾಕ್ಷೀ 
ಸುಲಲಿತವೃತ್ತಂ  (ಛರೋಂರ. ೨-60 ಭೂ ನಾಕಾಂತದೊಳಿಕಿ 
ತೋಯೇಶಂ ತಾನೆಂದುಂ ಪವಣಕ ನಾಮಂ (ರೋಂ. ೨-೦೦೬). [ಸಂ.) 
ಭೂಂಕೃತಿ (ನಾ). ಹಾವಿನ ಫೂತ್ಕಾರದ ಶಬ್ದ: ಆಭೀಳ ಭೂಂಕೃತಿ 
ಪೊಣ್ಮೆ ಮೊರೆವುತ್ತೇಳುತ ವಿಜೃಂಭಿಸುವ ಸದ್ವಟಸರ್ಪನಂ ನೋಡಿ 
(ಸಫ್ತ, ೫೦-3೯). [ಸಂ.] 
ಭೂಕಂದಾಯ (ನಾ). ಜಮಾನಿನ ಮೇಲೆ ಹಾಕುವ ಕಂದಾಯ. 
ತೆರಿಗೆ: ಭೂಕಂದಾಯ ಕಂದಾಯ ನಿರ್ಧಾರವೂ ವಸೂಲಿಯೂ 


1 


ಭೂಆಭಿಲೇಖಗಳನ್ನು ಇಟ್ಟಿರುವುದೂ . . . ಕಂದಾಬ 

ಸೇರಿ (ಕಾರಾನ- ೨೪೦). [ಭೂ -- ಕಂದಾಯ] 
ಭೂಕಂಪ (ನಾ). ಭೌತಿಕಕಾರಣದಿಂದ ಆಗುವ ಭೂಮಿಯೆ ಕಂಪನ ; 

ಭೂಮಿಯು ನಡುಗುವುದು : ದೊಡ್ಡದೊಡ್ಡ ದ್ವೀಪಗಳಲ್ಲಿ ಎತ್ತರ 
ದ. ಪರ್ಪತಗಳಿವೆ. . . . ಅನೇಕ ಜ್ವಾಲಾಮುಖಗಳಿವೆ. ಆಗಾಗ 
'ಪೆಗಳುಂಟಾಗುತ್ತದೆ (ಕೂಗೋ$. 033) ; ಕಾಲನೆಬುವ ಪ್ರಾಣಿ 
೬ ಆಕಾಶದಲ್ಲಿ ಮಿಂಚಿ, ಭೂಕಂಪದಲ್ಲಿ ಗದಗದ ನಡುಗಿ, ಜ್ವಾಲಾಮುಖಿ 
ಯೊಳಗೆ ಸಿಡಿದು ನುಚ್ಚುನೂರಾಗಿ . . ನಮ್ಮೆದೆಯಲ್ಲಿ ತುಡಿವ ತಬಲ 
ವಾಗಿದ್ದಾನೆ (ಸಂತು: [ಸಂ.] 


ದ ಪರಭಾರೆಯೂ 


19| ಭೂಕಂಪನ (ನಾ). = ಭೂಕಂಪ : ಇದೆ ಭೂಂಂಪನವಿದೆ ರಕುತದ ಮಳೆ 


ಇದೆ ಧೂಮಕೇತು ಮುಂಂಗಡೆಯೊಳಗೂ ರಂದುನಿದಿರಾಗದಿರ 
ನೆಮುಗೆಂದ (ಕುಣ: 90-4)- [ಸಂ.] 
ಭೂತಡವ (ನಾ). ಒಂದು ಬಗೆಯ ಸಸ್ಯ : "ಭೂಮಾಜಾ...ಭೂಕಡವ” 
(೬೬ರ: 003)- [ಭೂ 4 ಕಡವ (೬ ಕಡಂಬ) ) 


15|ಭೂಕಾಂತ (ನಾ). ಭೂಮಿಯ ಪತಿ; ರಾಜ: ಉಪವಾಸವಿಸರಕ್ಕಾ 


೫ 


25 


30 


ಪುಣ್ಯತಿಥ್ಯುತ್ಯರಂ ತಾನೆಯ್ದಿತ್ತಣಮಿಲ್ಲದೇಂ ನಿಂತರೋ ಭೂಕಾಂತನುಂ 
ಕಾಂತೆಯು೨ (ಕರ್ರಫು. ೩-6); ಜಸಂಬಡೆದ ಪಸ್ತಿನಾಪುರಮಲ್ಲಿ 
ಗರಸೆನಿಸುವ ಭೂಕಾಂತ ಜನಮೇಜಯಂ (ಕೈಬಣ: ೨-೨): [ಸಂ] 

ಭೂಕಂಡ (ನಾ). ಭೂಮಿಯ ಭಾಗ : ಭೂಖಂಡಗಳ ಸಮಾಪದಲ್ಲಿಯೂ 
ಅವುಗಳ ಪ್ಕಾಗಳಲ್ಲಿರುವ ದ್ವೀಪಗಳ ಸಮಾಪದಲ್ಲಿಯೂ ಸಾಗರದ ನೀರಿನ 
ಆಳ ಕಡಮೆ (ಕಂತೆ. 1, ೩೬) ; ನಮ್ಮದು ಬಹಳ ದೊಡ್ಡ ಭೂಖಂಡ 
(ಹುತ್ತರಿ, ೨)- [ಸಂ.] 

ಭೂಖರ್ಜೂರ (ನಾ). ಒಂದು ಬಗೆಯ ಸಸ್ಯ : ``ಭೂಮಿಖರ್ಜೂರೀ 
ಭೂಖರ್ಜೂರ`" (೬40: 00೩)- [ಸಂ.] 

ಭೂಗತ (ಗು). ೧. ಭೂವಿ:ಯ ಒಳಗಿರುವ : ಯಾವುದೇ ನಾಡಿನಲ್ಲಿ 
ಭೂಗತ ಖಿನಿಜಸಂಪತ್ತನ್ನು ಕಂಡುಹಿಡಿಯುವುದು ಮುಖ್ಯವಾದುದು 
(69)- ೨. ಬಹಿರಂಗವಾಗಿ ಕಾಣಿಸಿಕೊಳ್ಳದ : ಅನೇಕ ರಾಜ್ಯ 
ಗಳಲ್ಲಿ ಭೂಗತನಾಯಕರು ಸರ್ಕಾರಕ್ಕೆ ಕಿರುಕುಳವನ್ನು ಕೊಡುತ್ತಿದ್ದಾರೆ 
(6): (ನಾ): ೩. ಭೂಮಿಯಲ್ಲಿ ಮಂಚ್ಛಹೋದುದು. 
ಹೂತುಹೋದುದು : ಆದರೆ ಹತ್ತಿರದಲ್ಲಿದ್ದ ಊರುಗಳೆಲ್ಲವು ಭೂಗತ 
ವಾದವು (1ಶಪ್ಪು-೩-094): ೪. ಹಾಳು; ನಾಶ; ಜೀವ ಹಾಣಿ 
ಕಾಯ ಕೆಡೆದು ಭೂಗತವಾಗಿ ವಾಯುಪ್ರಾಣಿಯಾಗಿ ಹೋಹಾಗ ಆಗ 
ಮುಕ್ತಿಯ ಬಯಸಿದರುಂಟೆ (ಸಲೇನ. ೨೦೭-49೨) $ ಒಂದೇ ದಿನದಲ್ಲಿ 
ಐದುನೂರು ಹೊಯಿಸಳಸೇನೆ ಭೂಗತವಾಯಿತು. (ಊಂ. ೨30). 
೫. ನಾಶವಾದವನು: ಲೆಕ್ಕದಲ್ಲಿ ಲೇಪಿತವ;ಹಂಿಗೇಕೆ ಅಜುತನ ಸುದ್ದಿ... 
ಇವರೆಲ್ಲರು ಈಶನ ಭಾಷೆಯನ್ನಿ ಸಿಕ್ಕಿ ಭೂಗತರಾದರು (ಟೋ: ೦೨-೪೪), 

ಭೂಗತ ಮಾಡು « ೧. ನೆಲದೊಳಗೆ ಮುಚ್ಚಿಡು; ಹೂತಿಡು : 

ಅವನು ಹಣವನ್ನೆಲ್ಲ ಭೂಗತ ಮಾಡಿ ಹಠಾತ್ತಾಗಿ ಸತ್ತುಹೋದುದ 
ದ ಅದು ಮಕ್ಕಳಿಗೆ ಸೇರದಂತಾಯಿತು (648). ೨. ಹಾಳುಮಾಡು: 


ಅವನಲ್ಲಿದ್ದ ಪಾಶವೀಶಕ್ತಿ . . . ಆ ದಿನ ಸುಳುಹುದೋರಿದ್ದ ದೈವೀ 

ಪ್ರವೃತ್ತಿಯನ್ನು ಮೆಟ್ಟಿ ತುಳಿದು ಭೂಗತಮಾಡಿತು ' (ಫುಕು, ua): 
[ಸಂ,] 

ಭೂಗರ್ಭ (ನಾ). ಭೂಮಿಯ ಒಳಭಾಗ : ಭೂಗೋಳದ ವ್ಯಾಸವು 


ಅಥವಾ 'ರ್ಭದ ಪಃರಳತೆಯು ೭೯೧೨ ಮೈಲುಗಳುಳ್ಳ ದ್ಹಾಗಿದೆ. 
(ಕೂಗೋಳ. ಭೂಗರ್ಭವನ್ನು ಸೀಳಿ ನೋಡಿದರೆ ಅಲ್ಲೂ ಅದೇ ಹಾಡು 


(ಶಾಂಪ್ರ- 1, ೦೨೦). [ಸಂ.) 


ಭೂಗರ್ಭಜಲ 


ಭೂಗರ್ಭಜಲ (ನಾ), ಭೂಮಿಯ ಒಳಗಿರುವ ನೀರು : ಭೂಗರ್ಭಜಲ 
(ಗುಪ್ತ ಜಲ) (ಧೂಂ. ೦3೬). [ಸಂ. ) 

ಭೂಗರ್ಭಶಾಸ್ತ್ರ (ನಾ). ಭೂಮಿಯ ಒಳಗಿರುವ ವಸ್ತುಗಳ ವಿಷಯ 
ವನ್ನು ತಿಳಿಸುವ ಶಾಸ್ತ್ರ : ಭೂಮಿಯ ಚಿಪ್ಪಿನ ವಿಚಾರವನ್ನು ಪರಿಶೀಲಿಸುವ 


ಶಾಸ್ತ್ರ ಭೂಗರ್ಭಶಾಸ್ತ್ರ ( ಕೂಂನ- 00); ಭೂಗರ್ಭಶಾಸ್ತ್ರ ಪ್ರವರ್ತಕನುದ 


ಲಿಲಿ ಮತ್ತು ಅರ್ಥವಾದಿಯಾದ ಮಾಲ್ತ್ಯೂಸ್‌ ಮುಂತಾದವರ 
ಸಂಶೋಧನೆಗಳೂ ಪರಿಣಾಮವಾದಕ್ಕೆ ಪ್ರಷ್ಟಿಯನ್ನು ಕೊಟ್ಟುವು 


(ಹಕಾರ. ೩೩ ಶೀಳಕೆ) [ಸಂ.] 

ಭೂಗರ್ಭಶಾಸ್ತ್ರಜ್ಞ (ನಾ). ಭೂಗರ್ಭ ಶಾಸ್ತ್ರವನ್ನು ಬಲ್ಲವನು : 
ಭೂಗರ್ಭಶಾಸ್ತ್ರಜ್ಞರು ಭೂಮಿಯ ಪದರಗಳ ವಿಷಯವನ್ನು ಚೆನ್ನಾಗಿ 
ಪರಿಶೀಲಿಸಿ. . . ನಿರ್ಧರಿಸಿದ್ದಾರೆ (ಶೂಕುಟ್ಕು, ೯೫). [ಸಂ.] 

ಭೂಗುಗ್ಗಳೆ (ನಾ). ಒಂದು ಬಗೆಯ ಸಸ್ಕ : “ಮೇದಜಃ _ಭೂಗುಗ್ಗಳ 
(149. 0೨೪). ಹಂ. ಭೂಗುಗ್ಗು ಲ] 

ಭೂಗುಗ್ಗ್ಸು ಳು (ನಾ). ಇಭೂಗುಗ್ಗುಳ 2 “ಅಸುರಸೆಂಭವಾ -ಭೊಗುಗ್ಗುಳು"” 
(tao: ¢)- [ಸಂ. ಭೂಗುಗ್ಗುಲು] 

ಭೂಗುಣ (ನಾ). ನೆಲವ ಸತ್ತ್ವ,-ಗುಣ; ಪೂರ್ವಕಡೆಯನ್ಲಿರುವ ಬೆಂಗಳೂರು 
* ಇದರ ಭೂಗುಣವು ಇಂಡಿಯಾದಲ್ಲಿ ಅತ್ಯಂತ ಉತ್ತಮವಾದದ್ದು 
(ಭೂಗೋಳ. 60). [ಸಂ.] 

ಭೂಗೃಹ (ನಾ). ನೆಲದೊಳಗೆ ಕಟ್ಟಿರುವ ವೆ ; ನೆಲವ. 


ನೆ: ನೆಲ 


ಮಾಳಿಗೆ ; ಭೂಗೃಹದೊಳ್‌ ಮಾಡನಿಟ್ಟು ಮೇಣ್‌ ಸುದತಿರ್ಯಳ 
ರೂಪಿನೊಳಂ ಮೆಯ್ಯೊಳ್‌ ಮೇಣ್ವಂಚಿಸಿ ಪಾಣ್ಸಿನೊಳಾಡುವಣ್‌ (ಕರ. 
6-24). [ ಸಂ. ] 

ಭೂಗೋಚರ (ನಾ). ಭೂಮಿಯ ಮೇಲೆ ವಾಸಮಾಡುವವನು; 
ಮನುಷ್ಯ : ತಕ್ಕುಗಿಡೆ ಕಿಂಕರಭಾವಂ ನಿನಗೆ ಸಮನಿಸಿತ್ತು . . . ನೀಚ 


ಭೂಗೋಜರರೊ೪್‌ (ಶಂಛಾಮಾ- ೦೪-೦೦). [ಸಂ.] 
ಭೂಗೋಲ, ಭೂಗೋಳ (ನಾ). ೧. ಗೋಲಾಕಾರವಾದ ಭೂಮಿ: 
ಭೂಮಂಡಲ: ಆವ ದೇವಿ ರವಿಯ ಸುತ್ತ ಭೂಗೋಲವ ತಿರುಗಿಸುತ್ತ 


ತನ್ನೆ ರುಂದ್ರಲೀಲೆಯತ್ತ ಸಾಗುತಿರುವಳೋ (684. 03 00). ೨. 


ಭೂಗೋಳಶಾಸ್ತ್ರ : ಅರ್ಥಶಾಸ್ತ್ರ , .. ಭೂಗೋಲ, ಗಣಿತ... 
ಅನುಭವಶಾಸ್ತ್ರ, ಇತ್ಯಾದಿ ವಿಷಯಗಳ ಮೇಲಿನ ಮೂಲಭೂತತತ್ವ 


ಗಳನ್ನೊಳಗೊಂಡ ಗ್ರಂಥಗಳನ್ನು ಆರಿಸಿಕೊಳ್ಳಬೇಕು (ಗ್ರಂಥ. ೯). 
ಭೂಗೋಳ: ೧. ಆದಿವರಾಹರೂಪದೊಳೆ ನೀನಂದೆತ್ತಿದೈ ಗೋಮಿನೀಧವ 
* ಭೂಗೋಳಮಂ (ಜಗ. 0-1 


ಭೂಗೋಳಪಠದಲ್ಲಿ . . . ಎರಡು ಗೋಳಗಳಾಗಿ ವಿಂಗಡಿಸಲ್ಪಟ್ಟಿದೆ. 
(ಕೂಗೋಳ- ೨): ೩. ಭೂಗೋಳಶಾಸ್ತ್ರದ ಪಾಠ. ಬೋಧೆ ; 


ಮೂರನೆಯ ಘಂಟೆ ನಮಗೆ ಭೂಗೋಳವಿತ್ತು (ಕಾರಿತು. ೦). 
ಭೂಗೋಳ 'ಭೂಗೋಲ' ನೆ. 


ನೋ. 
ಭೂಗೋಳಶಾಸ್ತ್ರ (ನಾ). “ ಭೂಮಿಯ ಮೇಲ್ಮೈ. ಆಕಾರ, ಪ್ರಕೃತಿ 


[ಸಂ.] 


ಲಕ್ಷಣಗಳು, ಸ್ವಾಭಾವಿಕ ಮತ್ತು ರಾಜಕೀಯ ವಿಭಾಗಗಳು, 
ವಾಯುರುಣ, ಉತ್ಪನ್ನಗಳು. ಜನಸಂಖ್ಯೆ, ಮೊ. ವಿಷಯ 


ಗಳನ್ನೊಳಗೊಂಡ ಶಾಸ್ತ್ರ ; ಭೂಗೋಳಶಾಸ್ತ್ರ : ಭೂವಿವರಣೆ” 
ಇಂಕಾ): ಭೂಮಿಯನ್ನು ಗ್ರಂಥಕ್ಕೆ 
ಭೂಗೋಳರಾಸ್ತ್ರವೆಂದು ಹೆಸರು (ರೂಸೋ. ೦); ಭೂಗೋಳರಾಸ್ತ್ರದ 
ಅಭ್ಯಾಸಕ್ಕೆ ತೊಡಗುವ ಮೊದಲು ಭೂಮಿಯ ಆಕಾರದ ವನ್ನು 
ಖಿಚಿತವಂಗಿ ತಿಳಿದುಕೊಂಡಿರಬೇಕು (ಕೊತಿನ- ೦). (ಸಂ. ಭೂಗೋಲಶಾಸ್ತ್ರ] 
ಭೂಚಕ್ರ (ನಾ). ೧. ಚಕ್ರಾಕಾರವಾದ ಭೂಮಿ; ಭೂಮಂಡಲ; 


(Geography. ವಿವರಿಸುವ 


; ಭೂಗೋಳದ ಮೇಲ್‌ಭಾಗವು| 


೬೭೬೭ 


"| 


ಭೂಚ್ಛಾಯೆ 


ಪೆಂಪಚ್ಚರಿಯೂಡ ದೇವಗಣಪಂ ರಕ್ಷಿಕ್ಕೆ ಭೂ! 


'ಚಕ್ರೆಮಂ (೬2: 9-8); 
ಚಕ್ರಸಹುಯನಾಕ್ರಮಿಸಿದಂ ಭೂಚಕ್ರಮಂ ಪಾದದಿಂ (ಫತೆ: 6-24); 
ಧರ್ಮಜನ ಕೀ ಚಕ್ರ ಮಂ ಮುುಕಿದಂತೆ ಖೆಳ್ನಿಂಗಳಿರೆ (46ರ. 
6-೬). ೨. ಭೂಮಧ್ಯರೇಖೆ : ಸುಮಭಾಜಕವೃತ್ತ. ೩. ಅರಸು 
ಗಳಿಗೆ. ದೇವರುಗಳಿಗೆ ಉತ್ಸವಕಾಲದಲ್ಲಿ ಎತ್ತಿಹಿಡಿಯುವ ನೀಳವಾದ 
ದಂಡವನ್ನು ಹೊಂದಿರುವ ಅಗಲವಾದ ಕೊಡೆ,--ಛತ್ರಿ, 
ಭೂಚಕ್ರಗಳನ್ನು ಭೂಪತಿಗಳಾದ ಅರಸುಗಳು ಹಿಡಿಸಿಕೊಳ್ಳುವುದರಿಂದ 
ಐಶ್ವರ್ಯವೆಂಟಾಗಿ ನ್ನು ಕೊಡುತ್ತೆ ಮಹಾಮೋಹನಕರವಾಗಿ 
ರುವುದು(1ಕಕ್ಕೆ- 33): ೪. ರಥ, ಸಿಂಹಾಸನಗಳಿಗೆ ಅಳವಡಿಸುವ ಛತ್ರಿ; 
ನವರತ್ನ ರಚಿಸಿದ ಲಾವೆಗಳಿಂದ ಪೊಳೆಯುವ. . . ಭೂಚಕ್ರ ಕೊಡೆಯಿಂದ 
ಪೊಳೆವ ಕ”ಶಂಗಳ ಸೋಚಿಗದಿರುತಿರ್ಪ ರಥವು (೫ಕೇಗ: 19). ೫. ಹತ್ತಿಸಿ 
ದಾಗ ಕಿಡಿಗಳನ್ನು ಕಾರುತ್ತಾ ಚಕ್ರದಂತೆ ವೃತ್ತಾಕಾರವಾಗಿ ನೆಲದ 
ಮೇಲೆ ಸುತ್ತುವ ಒಂದು ಬಗೆಯ ಪಟಾಕಿ: 


ವಿಷ್ಣುಚತ್ರ, 


ರ್ತಿ ಭೂ: 


ಹೆಂ 
ಹೆಚ್ಚು 


ಪುಸ್ಟಿಯ: 


ಮಕ್ಕಳು ಭೂಚಕ್ರ; 

ಮತಾಪು ಮುಂತಾದ ಹಲವಾರು ಬಗೆಯ ಪಟಿಕಿಗಳನ್ನು 
ಆನಂದದಿಂದ ಸುಟ್ಟರು (ಕೂ). [ಇಂ.) 

ಭೂಚಕ್ರಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ನರಂಜಿನಿಳ್ಳಿ, ಅಸುರಾಜಿ 
ಬಳ್ಳಿ. ಭೂಚಕ್ರಬಳ್ಳಿ (ಮೈ 8೧. ೨-೪೪೪). [ಭೂಚಕ್ರ, - ಬಳ್ಳಿ] 

ಭೂಚಕ್ರಿ (ನಾ). ಭೂಮಿಯನ್ನೆಲ್ಲ ಆಳುವವನು ; ಚಕ್ರವರ್ತಿ: 
ನಿಜಾಯಂಷ್ಕಾಂತದಿಂದಂ ಪ್ರಜಾಪತಿ ಭೂಟೆಕ್ರಿಗೆ ಬಂದು ಪುಟ್ಟಿ ಬಲ 
ದೇವಂ ವಾಸುದೇವಂ (೧ಂತಿಥು."೬-೬3): [೫9. ಭೂಚಕ್ರಿನ*] 

ಭೂಚರ (ನಾ). ೧. ಭೂಮಿಯ ಮೇಲೆ ನೆಡೆಯುವಿಕೆ; ಭೂಸಂಚಾರ ; 
ಆಚಾರವಿಹುದೆಂದು ಲೋಚಗುಂಡಿಗೆವಿಡಿದು ಭೂಚರದಿ ಸತ್ತ ನವಿಲ ಗರಿ. 
ಪಿಡಿಯುವುದು ನೀಚವಲ್ಲೇನು (4ರೇಜ್ನ. ೦೦೦೪). 'ಭೂಚರತ್ತ MN ಪರಾ. 
೨. ಭೂಮಿಯ ಮೇಲೆ ಚಲಿಸುವ ಪ್ರಾಣಿ. ೩. ಮನುಷ್ಯ; ಮಾನವ; 
ಪುಟ್ಟಿದಳ್‌ ಸ್ವಯಂಪ್ರಭೆ ಮಗಳಾಕೆ ಪಾರ್ಶ್ವಚರ ಭೂಚರ ಖೇಚರ ನೇತ್ರ 
ಪುತ್ರಿಕಾನಿಭೆ (ಣಂ: 3-00); ಈಗಳಿನ ಪೊತ್ತಪ್ಪದು ಖೇಚರನಿಶಾಜರ 
ದ್ಯುಚರಸಂಚಾರಮಲ್ಲದೆ ಭೂಚರ ಗೋಚರಮಲ್ಲೆಂದು ಮುಟ್ಟೈವರ್ಪದುಂ 
(ಸುಳುಶಾ, ೭-೦೪ 5): ಪುರುಜನನಾದಿಯಾಗೆ ಜಿನಪುಂಗವರುಂ. . . ಚಕ್ರಿಗಳು 
ಮೇಗಳ ಭೂಚರರಲ್ಲದಾರೊ ಖೇಚರರ್‌ (ತಂಣಾಮಾ- ೩-೫೪). [ ಸಂ, ] 

ಭೂಚರತ್ವ (ನಾ). ೧. ಭೂಮಿಯ ಮೇಲೆ ಸಂಚರಿಸುವಿಕೆ, ೨. 
ಭೂಮಿಯಲ್ಲಿ ಸಂಚಾರ ಮಾಡುವ ವಿಷಯದಲ್ಲಿ ವಿಶೇಷ ಪ್ರಾವೀಣ್ಯ 
ವನ್ನು ಹೊಂದುವ ಕಲೆ : ಮೂಲಿಕಾಸಿದ್ಧಿ ಭೂಚರತ್ವ ಖೇಚರತ್ವ , . . 
ಘಟಿಕಾಸಿದ್ಧಿ ಮುಂತ್ರತಂತ್ರ ಸಿದ್ಧಿ ಇವೆಲ್ಲವ ಕಲಿತಡೇನೋ (ನಂತೂ, 
1-೬೦): ಭೂಚರತ್ವದಿ ಪೊರಳ್ಹು ' ಪೊಳ್ಳು ತೆರಳ್ವಿ ಲಿಂಗೋತ್ಕರದನಿಲ 
ವೇಗದೊಳೆಡೆವಿಡದೆ ನಡೆದ ಲೀಗಚಯ (ಅಪು. ೩೭-13)... [Xo] 

ಭೂಚಿಕ್ಕೆಗೆಡ್ಡೆ (ನಾ). ಒಂದು ಬಗೆಯ ವನಸ್ಪತಿ; ಮೂಲವ್ಯಾಧಿಗೆ: - 
ಭೂಚಿಕ್ಕೆಗಡ್ಡೆ ಪುಡಿಮಾಡಿ ಗುಳಿಯನಗೆದು ಒಂದಾಗಿ ಇದಕ್ಕೆ. ಕೆಂಡ 
ವನ್ನು ಮಾಡಿ ಅವರ ಮೆಲೆ ಈ ಪುಡಿಯನ್ನು ಹಾಕಿ ಆ ಹೊಗೆಯನ್ನು ಅಸ 
ನಕ್ಕೆ ಹಿಡಿಸಿದರೆ ಮೊಳೆಕರಗಿ ಹೋಗುವುದು (ಜಂ. ೦೬೭), "ಭೂಮಿ 
ಚಕ್ರಗಡ್ಡೆ' ಹೋ. [ಭೂಚಿಕ್ಸೆ -. ಗೆಡ್ಡೆ (-ಆಗಡ್ಡೆ )] 

ಭೂಚ್ಛಾಯ (ನೂ): ೧. ಕತ್ತಲೆ; ಇರುಳು : “ಧ್ವಾಂತಂ, ಅಂಧಃರಂ 
೬ ೬ ೬ ತಮಿಸ್ರೆಂ, ಭೂಚ್ಸುಯಂ _ ಈ ೭ ಕಟ್ಟಲೆ” (ತ0ದು. 06.000)... 
೨. ರಾಹು. [ಸಂ.] 

ಭೂಚ್ಛಾಯೆ (ನಾ). ಭೂಮಿಯ ನೆರಳು : ಭೂಚ್ಛಾಯೆಯು ಚಂದ್ರನ 
ಮೇಲೆ ಬೀಳುವದರಿಂದ ಚೆಂದ್ರಗ್ರಹಣಗಳುಂಟಾಗುತ್ತದೆ (ರೂಗಳ. 3)- 

(ಸಂ. ಭೂಚ್ಛಾಯ) 


ಭೂಚ್ಛೇದಕ ೬೭೬ರ 
ಭೂಚ್ಛೇದಕ (ನಾ). (ಗಾಡಿ. ರಥ ಮೊದಲಾದ ವಾಹನಗಳು ಮುಂದೆ, 


ಹೋಗಲು ಅನುಕೂಲವಾಗುವಂತೆ) ನೆಲವನ್ನು ಕೆತ್ತುವವನು : 
ವತ್ತ ನೋಡಲು ಮದ್ದುಗುಂಡಿನ ಹೇರುಗಳ್‌ ಎತ್ತ ನೋಡಲು ಭ. ಚ್ಛ್ರೇ 
(ಸಂ. 

ಭೂರ್ಜ ; ಮಧ್ಯಇಂಡಿಯಾ 
ಜನರು ಭೂಜಮರದ ತೊಗಟೆಯ 


ದರು (ಅಕ್ಕರಾ- ೧೨-೨೨). 
ಭೂಜ್ಯ (ನಾ). ಒಂದು ಬಗೆಯ ಮರ ; 
ಉತ್ತರೆ 


ಇಂಡಿಯಾದಲ್ಲಿ 


ಯುತ್ತಾರೆ (ಕ್ರ: 1» ೩೩೩) - 
[ಇ ಪ್ರಾ: ಭೂಜ್ಮ ಭುಜ್ಜ./ಸಂ. ಭೂರ್ಜ] 


ಶೋಕ ಕದಂಬಲುಂಗಲಪಲೀಭೂಜಾರ್ಜುನಾನೋಕಹಪ್ರ-ರಂ (ಶಿಕಣ. 
8-62) ; ಬಳಿವೆತ್ತ್ತ ಮದನನರಮನೆ ವಸಂತನ ಬೀಡುಯೆಳಲತೆಗಳಿಕ್ಕೆ 
ನಾನಾಭೂಜದಾಗರಂ (ಕತಕ: 8-೨೬) ; ಇದು ಶೈವಶಾಸ್ತ್ರಭೂಜದ ಘನ 


ಮೂಲಂ . .  ಪಡ್ವೆರ್ಣಮಂತ್ರಂ (೧೫೬೬. ೪:6). [ಸಂ.] 
ಭೂಜಟೆ (ನಾ): ಒಂದು ಬಗೆಯ ಗಿಡ; ಗೌರಿಜಡೆ ; "ಭೂಜಟೆಯೆನಲು 
ಗೌರಿಜಡೆ” (ಹಂಗ: 90-೩೩). [ಸಂ. ಭೂಜಟಾ) 
ಭೂಜಾಂಗವೃತ್ತಿ (ನಾ). ಪ್ರವಾಹಕ್ಕೆ ಸಿಕ್ಕಿದ ನದಿಯ ದಡದ ಮರದಂತೆ 
ವರ್ತಿಸುವುದು : p ನದಿಯ ದಡದಲ್ಲಿ ಬೆಳೆದಿರುವ ದೊಡ್ಡ ಮರವು 
ಪೂರ್ಣಪ್ರವುಹ ಬಂದಾಗಲೂ ಯಾವ ರಕ್ಷಣೆಯನ್ನೂ ಮಾಡಿ 
ಕೊಳ್ಳದೆ ನಿಂತ ಹಾಗೆಯೆ ನಿಂತಿರುತ್ತದೆ. ಆಗ ಬೇರುಸಡಿಲವಾ! 
ನದಿಯ ವೇಗದಲ್ಲಿ ಕೊಚ್ಚೆಹೋಗುತ್ತದೆ. ಹಾಗೆಯೇ ಪ್ರಬಲವಾದ 
ಶತ್ರು ಮೇಲೇರಿಬಂದಾಗ ಸಮಯೋಚಿತವಾಗಿ ವರ್ತಿಸದೆ. 
ಇದ್ದಂತೆಯೆ ಅವನನ್ನು ಪ್ರತಿಭಟಿಸುವ ರಾಜನು ಸೋತು 
ಹೋಗುತ್ತಾನೆ. ಇಂತಹ ವರ್ತನೆಗೆ ಭೂಜಾಂಗವೃತ್ತಿಯೆಂದು 
ಹೇಳಲಾಗುತ್ತದೆ : ಭೂಜಾಂಗವೃತ್ತಿಯಂ ಜಿಸುಟಾ ಜಗದಧಿಪಂಗೆ 
ವೈತಸಾವಳಿ ಪರಿವಂದಾ ಜಳಕೆಜಗುವವೋಲ್‌ ನ: 
ರೆಜಗಿದರಪಿಂಹರೆನಿಸಿಪ ಸುಂಸ್ಕರ್‌ (೫೨೬4. ೦೦-೦೩೪). 
ಭೂಜಾತ (ನಾ). ಎ ಭೂಜ್ಯ : ಪಲ್ಲವಿತ ಕುಸುವಿಂತ ಮುಕುಲಿತ ಫಲಿತ 


ಮಂಜರೀರಂಜಿತ ಚೂತ ಭೂಜಂತಂಗಳಂ . . . ಅಲ್ಲಲ್ಲಿಗೆ ನಿಂದು ಮೆಲ್ಲ 
ಮೆಲ್ಲನೆ ನೋಡುತ್ತಂ (ಸುಕುವತಿ- 6-00೭ 5) ; ತದ್ವನಂ ಪಣ್ಗಳಿಂ 
ಪೊಗಳಿಂ ತಳ್ತೆ ಭೂಜಾತನಿಕುರುಂಬಸಚ್ಛಾಯದಿಂದಂ ತಣ್ಣದಿರನಂತೆ 
ಸೌಖ್ಯಿಮನೀಯಲ್‌ (ಮುಖವ. ೦೨-೦). [ಸಂ.] 

ಭೂಜಾತೆ (ನಾ). ಭೂಮಿಯಲ್ಲಿ ಹುಟ್ಟಿದವಳು; ಭೂಮಿಯ 


ಮಗಳು; ಸೀತೆ: `ಶಿರೈಸ್ನಾತೆ | ಭೂಜಾತೆ! ರಾಕ್ಷಸಶ್ರೀಯುತೆ ! 
” ಎನುತ್ತೆಸುತೆ , . . ಕೋಮಲೆಯ ಹೈದಯಮಂ ಜಾಳಿಂದ್ರ 


ಣನಿಷೂದೆನ೦ (ಶ್ರೀರಾನೂ. 643-೪೩0). 
[ ಸಂ. ಭೂಜಾತಾ 
ಭೂಚಾನಿ (ನಾ). ಭೂಪತಿ; ರಾಜ; ಆ ನಿಲಿಂಪೋದ್ಯೂತ ಪರಮಾನ್ನ 
ವನ್ನು ಭೂಜಾನಿ ಕೊಡಲತಿಮುಡದಿ ಪ್ರಾಶನಂಗೈದರಾ ಮಾನಿನಿಯರು 
(Som: ೦-6-೩೪) 


ಮತ್ತಮನಿತಜಕೊಳ್‌ ಸುಗ್ರೀವಾದಿ ಮರ್ಕಟರುಂ 


೨ ಬಂದೊದವಿದೆರ್‌ (ಉತಾಕ್ಕ. ೦೬೩-೦೦)- 

[ಸಂ, (ಭೂ 4 ಜಾಯಾ +-)] 

ಭೂತ (ಗಂ). ೧. ಆದ; ಇರುವ. ೨. ಉಂಟಾದ. ೩. ನಡೆದಿರುವ; 
ಸಂಭವಿಸಿರುವ. ೪. ಸರಿಯಾದ; ಉಚಿತವಾದ; ಯೋಗ್ಯವಾದ. 
೫. ಕಳೆದ: ಅತೀತವಾದ : "ಭೂತಕಾಲ" ಪರಾ. ೬. ಸೇರಿಕೊಂಡಿ 
ನವ; ಕೂಡಿರುವ. ೭. ಸಮಾನವಾದ ; ಸದೃಶವಾದ- (ನು). 


15 


120 


ಭೂತ 


ಸತ್ಯೇ ೯. ಕಳೆದುಹೋದುದು : ಹಿಂದೆ ಆದು 


ಇರುವುದರಿಂದ ಅವು ಭೂತವೆನಿಸುವುವು (ಬ್ರತ್ಮಣ. ೨೨ 
೧೦. ಪಡೆದುದು : "ಲಬ್ದಂ. ಪ್ರಾಪ್ತಂ. ವಿನ್ನಂ, ಭಾವಿತಂ, 
ಭೂತಂ೬ ಹೊಂದಲ್ಪಟ್ಟಿರುವುದು, ಪಡೆಯಲ್ಪಟ್ಟಿರುವುದು, 
ಆಗಿ ಬಂದಿರುವುದು'' (ಸಾಂತ. ೩80). ೧೧. ಶಿವ: ಪರಮೇಶ್ವರ. 


ಬ 
೧೨. ಶಿವಗಣ; ಪ್ರಮಥಗಣ. ೧. ಜಗತ್ತಿನ ಪ್ರಾಣಿ 
ವರ್ಗ : ಚರಾಚರಾತ್ಮಕ ಜೀವರಾಶಿ : ಸುಲಭೂತಂಗಳಲ್ಲಿ ನಜ 


ಕೃಪೆಯ ಸವನಿಸಲು ನೀನಾರು (ಸರಾಗ, ೦೦-೬೫-೦೦); ಸಕಲಭೂತಂಗಳ 

ಮತೆ. ಮನುಷ್ಯನ ಉಪಾಯವನ್ನು 
ತಿಳಿದವನೂ ಪಂಡಿತನೆನಿಸಿಕೊಳ್ಳು ವನ: ೫ ೪೫) ಚರಾಚರಭೂತ 
ಗಳಲ್ಲಿ ಕಂಡುಬರುವ ಜನನಮರಣಗಳ ವ್ಯವಹಾರ ಆತ್ಮನ ವಿಚಾರದಲ್ಲಿ 


ವಲ್ಲ: ಗೌಣ (ಕಣಾತ್ಮ, ೬೮). ೧೪. (ಕಣ್ಣಿಗೆ ಗೋಚರವಾಗದೆ 
ಕಾಡಿಸಂವ) ದೆವ್ವ; ಪಿಶುಚಿ ; ಲೋದವರನೊಂದು 
ಭೂತ ಹಿಡಿದಡೆ ಆ ಭೂತದಿಚ್ಛೆಯ; ನುಡಿಪುತಿಪ್ಪರು (6529. 00೬-೪6೪); 
ಭೂತಪತಿಯೊಗೆವುದುಂ ತನ್ಮಾತೆ ವಲಂ ಮಡಿದಳುಮಲ್ಲದೊಡಾಶಂ 
ಪ್ರೇತಾವಾಸದೊಳಾಡುವ ಭೂತಂಗಳ ಕೂಡೆ ವಿಹರಣಂಗೆಯ್ದಪನೆ. (ವೃತಂ. 
೪-003); ತಂತ್ರಿಯದರು ಕೂಡ ಹೇಳುತ್ತಾರೆ, . . ನಾನೇ ನಾಲ್ಕು ಭೂತ 
ಗಳನ್ನು ಬಂಧಿಸಿ ಆ ಜಾಗಕ್ಕೆ ಕಳುಹಿಸಿದ್ದೇನೆ ಎಂದು (ಶರ್ಮಸ- ೨೭): ಪ್ರೇತಕ್ಕೆ 
ಹೆದರುವಖ ಭೂತಕ್ಕೆ ಹೆಡರನೇ ? (ಣರ). ೧೫. ನಿಜವಾಗಿಯೂ 
ನಡೆದುದು: ವಸ್ತುಸ್ಥಿತಿ; ವಿಷಯ. ೧೬. ಜಗತ್ತು: ಪ್ರಂಖಂಚೆ; 


ಲೋಕ. ೧೭. ಕಲ್ಮಾಣ: ಕ್ಷೇಮ. ೧೮. ದೇವತೆಗಳಲ್ಲಿ ಒಂದು 
ವರ್ಗ : ಎ ಭೂತಃ, ಪೈಶಂಚ।, , . ದೇವ 
ಯೋನಿ। -ಇಇಂತಿದೆಲ್ಲಂ ದೇವಖಾತಿಯೆಬುದು” (ತರಾಯು- ೦೫-೭). 


೧೯. ಕೈಮಾರಿ ಹೋದುದು : ``ಮಿಾಾಜ್‌ದುದಜಕೊಳು ದೇವಯೋನಿ 
ಯೊಳು. ಜುತಿ(ಯೊಳು) ಭೂತದೊಳು ಭೂತಮಕ್ಕುಂ'' (ಕುಂಗಣ. 
68-೩೦). ೨೦. ನವಗ್ರಹಗಳು. ೨೧. ಆರ್ಯ; ಪೂಜ್ಯ: `'ಗ್ರಹ 
ನೀರ ಮರುಳ್‌ ಪಂಚಭೂತಾತ್ಮಮುಂ ಮಾರಿದುದುಂ ಜಾತಾ 
ಸಮೂಹಾದೃರು ಜನಿತಮಿವುಂ ಭೂತಶಬ್ದಂ ಪ್ರಸಿದ್ಧಂ''(ನಾನಾರ-ಓ೪) - ೨೨. 
ಪ್ರಪಂಚದ ಸೃಷ್ಟಿಗೆ ಮೂಲವನಿಸಿದ ಪೃಥ್ವಿ, ಅಪ್ಪು: ತೇಜಸ್ಸು, 
ವಾಯು ಮತ್ತು ಆಕಾಶ ಎಂಬ ಐದು ಪದಾರ್ಥಗಳು; ಭೂತ 
ಪೈದಳಾಂದ ಸ್ಕೂಲತನು (ಕರ30* ಕ: ೪೨ ೦೩೩೨); ಭಾವಿಸಲು ಭೂಮ್ಮಾದಿ 
ಭೂತವನಿತ್ಯವೆನಿಸುವುದು (ಗಗತಾ- ೩-೨೨) ನಾಲ್ಕು ಭೂತಗಳ ಜೊತೆಗೆ 
ಐದನೆಯ ಭೂತವಾದ ಆಕಾಶವಿದೆಯಿಂತಲೂ ಇದರ ವಾದ(ಕ್ರಂಂ.1.30)- 
೨೩. (ಆಲಂ) ಮೊಡ್ಡದು ; ಗಾತ್ರವುದಂದು : 'ಭೂತಗನ್ನ ಡಿ, 
"ಭೂತಾಕಾರ' ಪರಾ. ೨೪, [ಗಣಿತ] ಐದು ಎಂಬ ಸಂಖ್ಯೆಯ 


ಸಂಕೇತ : ಕಾದಿರಲ್ಕತಿ ಭೂತದೊಳಿರ್ದಂದೋದೆ. ಶಲ್ಪಮೆಲೇ ಎ 


ಎಣಿರುಗಂ 
-600) : ಪುರಹರ ವಕ್ಚಂ ಪಂಚಂ ಪರಮ ವ್ರತಭೂತ 
-ಐದಜ ನಾವಂ (ಕೈವಶ: ೯-೫) ಎ ಭೂತಕಾಲ 
೨: ಡಡಪವಕಾರಂಗಳ ಮೂಲದೊಳಕ್ಕಿಂ ಭೂತ ವರ್ತಮಾನ 
ಭವಿಷ್ಯದ್ವಿದಿತವಿಭಕ್ತಿತ್ತಿ ತಯಕ್ಕದೆಲ್ಲ ವಚನಂಗಳೊಳಮಿದಂಗವಂಮಕ್ಕುಂ 
(ಕಾಮ್ಮಾನ್ಮ ೩) :ರೇಘುಂತಗಳಪ್ಪನೇಕಾಕ್ಷರಧಾತುಗಳ್ಳೆ ಭೂತ ವರ್ತಮಾನ 
ಭವಿಷ್ಯಂತಿಗಾದ ದ, ದಪ, ವ ಎಂಬಿವು ಪರೆಮಾದೊಡಂ(ಕನುರ. ನ. ೩೪ ನೃತ್ತಿ), 


(ಛಂದೋ; 


ಮಿಂದ್ರಿಯಂ. . 


ಭೂತ ಬಡಿ ಎ ಪಿಶಾಚಿ ಮೆಟ್ಟಿಕೊಳ್ಳು: ಏನೋ ಭೂತ 
೩ ಸ್ಕಳಾಗಿದ್ದವಳು . . . ಬೆಳಗಾವಿಗೆ ಬಂದು ಅಲ್ಲಿಯ 
ವಿಸ ದಕ್ಕೆ ಪುರ್ಣಚಂದ್ರನಂತಾದಳು (ಶಜಾರ- 93), ಭೂತ ಹಿಡಿ: 


1-7-40 


ಭೂತಕರುಳು 


ಭೂತ ಬಡಿ: ನನಗೆ ಭೂತ ಹಿಡಿದಿದೆ . . . ಎಂದು 
ಹಾಗೆ ಕಾಣುತ್ತದೆ (ಮೂಳ್ಕ- ೭೫)- [೩ಂ.] 
ಭೂತಕರುಳು (ನಾ). ಒಂದು ಬಗೆಯ ಗಿಡ : 


ಅವನು ಹೆದರಿದ 


ಎಡಮುರಿ, ಮುರು] 


ಕಾಯಿ. ಭೂತಕರುಳ್ಳು ಕಾಡುಲ್ಲಾರು. ಶೌರಿ ಕವರ್ಗಿ (ಕತ. 
೪3-443). [?] 
ಭೂತಕಾಲ (ನಾ). ೧. ಕಳೆದುಹೋದ ಕಾಲ : ವಿಷ್ಯ ಹಾಗಾದರೂ 


ಭೂತಕಾಲ ಹಾಗಲ್ಲವಲ್ಲ. ನಮ್ಮ ಅನುಭವದಿಂದ ಕೇಳಿದ್ದನ್ನು ಅದು 
ನಡೆದಿದೆ ಅಥವಾ ಇಲ್ಲ -. ಎಂಬುದನ್ನು ಸ್ಪಷ್ಟವಾಗಿ ತೀರ್ಮಾ' 
(ಶುೂಕತ್ಕ, ೧೩೦) : ಭೂತಕಾಲದಲ್ಲಿ ಅನೇಕ 
ಬಂದಿವೆ (6ರ: ೫4). ೨. [ವ್ಮಾಕ] ವರ್ತಮಾನಕಾಲ. ಭೂ 
ಕಾಲ. ಭವಿಷ್ಯತ್ಕಾಲಗಳೆಂಬ ಮೂರು ಕಾಲಗಳಲ್ಲಿ ಒಂದು: ಹಿಂ 
ನಡೆದುದನ್ನು ಸೂಚಿಸುವ ಕಾಲ : ಕೊಳ್‌, ಉಣ" ಕಾಣ್‌: 
ಧಾತುಗಳಲ್ಲಿ ಭೂತಕಾಲದಲ್ಲಿ ಡ ಪ್ರತ್ಯಯವು ಸೇರುವುದು (ಕಟ ಇಟಿ; 
ಕಳೆದುಹೋದ ಕಾಲಕ್ಕೆ ಭೂತಕಾಲವೆಂದೂ ಈ  ಕ್ರಿಯಾಪದರೂಪಕ್ಕೆ 
ಭೂತಕಾಲದ ರೂದವೆಂದೂ ಹೆಸರು (ಮರ್ಕನು. ೬೨). [ಸಂ.] 
ತಕಾಲಕ್ರಿಯೆ (ನಾ). [ವ್ಯಾಕ] ಭೂತಕಾಲದ ಅರ್ಥವನ್ನು 
ತಿಳಿಸುವ ಕ್ರಿಯಾಪದ: ಭೂತಕಾಲಕ್ರಿಯೆಯೊಳ್‌ ಪ್ರತಿಪೇಧಮನುಸಿರ್ವ 
ಅದೆ ಎಂಬುದು ಪರಮಾದೊಡಂ ನಣ ಲಯ ೪ಂಗಳ್ಳೆ ದ್ವಿತ್ವವೃತ್ತಿನಿತ್ಯಂ 
(ಕರರ: ೬೧ ರತ). [ಸಂ. ಭೂತಕಾಲಕ್ರಿಯಾ] 
ಭೂತಕೇಶ (ನಾ). ಒಂದು ಬಗೆಯ ಹುಲ್ಲು; "ಗೋಲೋಮಾ. ಭೂತ 
ಕೇಶ -- ೨ ಜಟುಮಾಂಕಿಯ ಪೆಸರುಗಳು. ಭೂತಕೇಶವೆಂಬ ಹುಲ್ಲಿಗೆ 
ಹೆಸರೆಂದು ಕೆಲವರನ್ನುವರು” (ಹರಂತಿ. ೩೦೭) - [ಸಂ.] 
ಭೂತಕೇಶಿ (ನಾ). ಒಂದು ಬಗೆಯ ಗಿಡ: "ಭೂತಕೇಶೀ ಎ ಬಿಳಿಯ 
ಲೊಕ್ಕಿ” (೩49: 003)... [./ಸಂ. ಭೂತಕೇಶೀಎತುಳಸೀಗಿಡ] 
ಭೂತಕೋಲ. (ನಾ). (ಕರಾ) ಭೂತದ ವೇಷವನ್ನು ಹಾಕಿಕೊಂಡು 
ಕುಣಿಯುವ ಒಂದು ಹಬ್ಬ : ಭೂತಕೋಲ ಮೊದಲಾದ ವರ್ಷುವಧಿ 
ನಡೆಯತಳ್ಳಿ ಕ್ರಿಯೆಗಳಿಗೆ ವಂತಿಗೆ ಸಂತಿಗೆ ಮೊದಲಾದುವು ಸಲ್ಲಬೇಕು 
(ಕರುಣ: 49); ಹರಿಜನರ ವರ್ಗವಾದ "ನಳಿಕೆ" ಜಾತಿಯವರು ಈ ಭೂತ 
ಕೋಲದನ್ನು ಕಟ್ಟುತ್ತಾರೆ (೪89. ೧೪೦). [ಭೂತ + ಕೋಲ್ಕ] 
ಭೂತಗಣ (ನಾ). ೧. ದೆವ್ವಗಳ ಗುಂಪು ; ಪಿಶಾಚಿಗಳ ಸಮೂಹ : 
ಎಲವೋ ನಿನ್ನುಸ್ಮಾನಸಹಿಶೀ ಹೊಳಲ ಸುಡುವೆನು ನಿನ್ನ ಸೀಳಿದು 
ಬಲಿಯ ಕೊಡುವೆನು ಭೂತಗಣಕೆ (ಕುನ್ಮಾವಿ, ೬-೩5)- ೨. ಪರಮೇಶ್ವರನ 
ಪರಿವಾರದೇವತೆಗಳ ಗುಂಪು; ಪ್ರಮಥಗಣ ; ಭೂತಗಣಂಗಳದರ 
ಪರಿಪೂತರ್‌ ಪ್ರಮಥೇಂದ್ರರಿರ್ಪರಿನ್ನುಂ ಕೇಳ್‌ ವಾ ತರ್‌ ನಂದೀಶಾದಿಗಳ್ಳ 
[ಸಂ.] 
ಭೂತಗಣೇಶ (ನಾ). ೧. ಪ್ರಮಥಗಣಗಳ ಒಡೆಯ : ಶಿವ. ೨. [ಛಂದ] 
ಗುರು ಎಂಬುದರ ಸಂಕೇತ ; 
ಯತಿಗಣಮೆಸೆದರೆ , . . 
ಭೂತಗನ್ನಡಿ (ನಾ). 
ಮಾಡಿ ತೋರಿಸುವ 
ಗನ್ನಡಿಯೊಳೆಗಿನೀದ ಹಾದು 
ಬಯಕೆಯೂ ಪ್ರಭಾವಶಾಲಿಯಾಗ 
ಸರುವ ಭೂತಗನ್ನೆಡಿಯನ್ನು 
ನಿ ನಿಧಾನವಾಗಿ ಓರೆ! ಮಾಡುತ್ತಾ 
[ ಭೂತ -4. ಕನ್ನಡ ] 


ವಿಷಯಗಳು ನಮ್ಮ ಗದ: 


? 
ಬ 


(20. ೦-5-2೬). 


ಭೂತಗಣೇಶಂ ಭೂತರರಾಶಾಗಜದೊಳೆ. 
ಶಂಚಪದೆಂ (ರರೂ. ೦-೦೪9). [ಸಂ.] 
ಗಳನ್ನು ಇರುವುದಕ್ಕಿಂತ ದೊಡ್ಡದು 
ರಾವುಗನ್ನಡಿ: ಅಗ ಭೂತ 
ಬೆಳಕಿನ ಕಿರಣದಂತೆ, ನಿನ್ನ 


(ಂಗೀತೆ. 6`) ; ಸರಂಫನು 
ದ ಕಣ್ಣಿಗೆ ಇಟ್ಟುಕೊಂಡು, ರತ್ನ 
ನಿಂದ 
ಇ 


ಭೂ 


೬೭೬೯ 


ಭೂತನ್ಯೂನ 


ನಾಲ್ಕು ಬಗೆಯ ಮೂಲವಸ್ತುಗಳಂ : ಈ ನಿಮ್ಮ ಜನಮತದ ಜೀವ 
ಸಂಭಾವನೆಯೊಳ್‌ ಪೃಥಿದೃಪ್ತೇಜೋವಾತಾಭಿಧಾನ , ಭೂತಚತುಷ್ಟಯ 
ದಿಂದಂ ಬೇಟ ಜೀವತ್ವಗ್ರಾಹಕಪ್ರಮಾಣಮಿಲ್ಲಂ (7: 


6-030 ಐ) ; 
ಭೂತ: ತುಷ್ಪಯಯೋಗದೆ ಚೇತನನುದಯಿಸುಗುಂ (ರರ್ಮಣಾ- ೩-030), 
[ಸ೨.] 
ಭೂತಚಿಕಿತ್ಸೆ (ನಾ). ದೆವ್ವ ಸ್ವ, ಪಿಶಾಚಿಗಳು ಹಿಡಿದಿರಬಹುದೆಂದು ನಂಬಿ 
ಮಾಡುವ ಚಿಕಿತ್ಸೆ; ಯಂತ್ರ ಮಂತ್ರಗಳನ್ನು ಮಾಡುವುದು: ಇಂಡಿಯಾ 
ದೇಶದಲ್ಲಿ ಔಷಧಿಚಿಕಿತ್ಸೆ ಎಂಟು ವಿಧ; ಒಂದನೆಯದು. ಹುಣ್ಣುಗಳ 
ಚಿಕಿತ್ಸೆ . . . ನೆಯದು ಭೂತಚಿಕಿತ್ಸೆ (ಕ್ರ. 1, ೨೩). 
[ಸಂ. ಭೂತಚಿಕಿತ್ಸಾ ] 
ಭೂತಚೇಷ್ಟೆ (ನೂ). ಪಿಶಾಚಿಗಳಿಂದಾಗುವ ತೊಂದರೆ, -ಕಾಟ; ಈ 
ಭೂತಚೇಷ್ಟೆ ನಿಜವಾಗಿಯೂ ಹುಸ್ಕಮಯವಾಗಿತ್ತು 
[ ಸಂ, ಭೂತಚೀಷ್ಠಾ ಶೃ) 
ಭೂತದಯ (ನಾ). ಪ್ರಾಣಿಗಳ ಬಗೆಗೆ ಇರುವ ಕರುಣೆ, ದಯೆ : 
ಎ ಸರ್ವಜೀವವಯಾಪಾರಿಯೇದು ಭೂತದಯಕ್ಕಿಕ್ಕುವವನ ಮನೆ ಸೆಯಿಧಾನದ 
ಕೇಡು (045. ೨೨೩) : ಯಾವ ಕಾರೆಣದಿಂದಲಾಗಲೀ ಪ್ರಾಣಿಗೆ ಹಿಂಸೆಯು 
ಪ್ರಾಪ್ತವಾದರೆ ಯಥಾರಕ್ರಿಯಾಗಿ ಅದರ ದು; ಐವನ್ನು ನಿವಾರಿಸಬೇಕೆಂದು 
ಹೃದಯದಲ್ಲಾಗುದ ಪ್ರೇರಣೆಯು ಭೂತದಯವು 
[ಸಂ. ಭೂತದಯಾ] 
ಭೂತದಯೆ (ನಾ). - ಭೂತದಯ ; ಹಶುಷದಿಂ ಶಾಂತಿ ಸತ್ಯಂ ಭೂತ 
ವಯೆಗಳಂ ದೊರಕಿಸಿಯೆ . . - ಮುುನೀಶ್ವರರೆನಿಸಿ (ಕತಳಾ- 6-01); ಭೂತ 
ವಯೆಯಿಲ್ಲದನ ಮಾಟಂ ಶಾಂತಿಯಿಲ್ಲದ ತಂಪಸನ ತಪವು. . . ಭಕ್ತಿ 
ಪ್ರವರ್ಧನವಹುದೆ (0%. ೩೭-೩೪) ; ದುರಭಿಯಾನವಿಲ್ಲಲ್ಲಿಯೇ ಔದಾರ್ಯ 
ನೆಲೆಸುತ್ತದೆ. ಅಲ್ಲಿಯೇ ಭೂತದಯೆ ಇದೆ (ಕರ್ನಾಕ- ೪೦). 
[ ಸಂ. ಭೂತದಯಾ ] 
ಭೂತದೇಹಿ (ನಾ). ಪಂಚಭೂತಾತ್ಮಕವಾದ ಶರೀರವುಳ್ಳ ವನು ; 
ಮಃ ಹ್ಯೆ: ಭೂಮಿಯ ಮೇಲೆ ಹುಟ್ಟಿದೆ ಕಲ್ಲ ತಂದು ಭೂತದೇಹಿಗಳ 
ಯಲ್ಲಿ ಕೊಟ್ಟು ಕೊಟ್ಟ ಕೂಲಿಯ ತೆಕ್ಕೊಂಡು ಹೊಟ್ಟೆಯ ಹೊರೆವ 
ಭ್ರಷ್ಟರಿಗೆ ಪ್ರಸಾದ ದೆಲ್ಲಿಯದೋ (ats. 046-908). [ಸಂ. ಭೂತದೇಹಿನ್‌] 
ಭೂತಧಾತ್ರಿ (ನು). ಭೂಮಿ ; ಧರಣಿ: “ ಭೂಃ, ಭೂಮಿಃ... 
ಭೂತಧಾತ್ರೀ, ರತ್ನಗರ್ಭಾ, ವಸುಂಧರಾ, ಧರಾ, ಆಧಾರಾ-_ಈ ೩೭ 
ಭೂಮಿಯ ಪೆಸರ್‌'' (ಜರಾಯು. 3೬-3) ; ಭೂ[ತ]ಧಾತ್ರಿಯೊಳೋರಂತೆ 
ನೆಗಟ್ತಾ . . - ಸೆಟ್ಟಿಯ ಬಳ್ಳೆಂ ಕಿಅಿಸಿದೆಂಬುದೊಂದು ನುಡಿಯಂ ನೀಂ 
ನಃ ಮಾಡಿದೈ (ಏಪಣ. ೧೨-೦೬೩); ದಾಡೆಯಲಿ ದಾನವನ ಕೋದು 
ಹಾಕೀ ಭೂತಧಾಶ್ರಿಯ ಕಾದೆಲಾ ಕುರುಣ್ಯಸಿಂಧುವೆ (ಕರ್ಮ. 0೪-004). 
[ ಸಂ. ಭೂತಧಾಶ್ರೀ ] 
ಭೂತನಾಥ (ನಾ). ಪ್ರಮಥಗಣಗಳ ಅಧಿಪತಿ, ಶಿವ: ಕರ್ಣ 
ರ್ಜುನರೇಜಂ ನೋಡಲೆ ಭೂತನಾಥಂ ಬಂದಂ (ಶಾಕಣ. 0೨-೦೩೪) ; 
ವಾತಜನೆ ಮೂಲಿಕಿಗೆ ಕಪಿಬಲ ಚೇತರಿಸಿದುದು ಬೇಡ ತತ್ತರೆ ಭೂತನಾಥನ 
ತಡೆವನೆಂದನು ದನುಜ ರಘುಪತಿಗೆ (18೫. ೩೬-೨೦)- [ಂ.] 
ಭೂತನುಜೆ (ನಾ). ಭೂಮಿಯಲ್ಲಿ ಜನಿಸಿದವಳು; ಸೀತೆ: 
ಪೂರ್ಣಗರ್ಭಿಣಿಯಾದ. ಭೂತನುಜಿಯಂ ಕಂೂನನದೊಳಿರಿಸಿ ಬಂದೆನಲ್ಲದೆ 
ಮುಂಂದಖ್‌ಯಿನೆಂದನು (3 ಬಳ. 30-49). [ಸಂ, ಭೂತನುಜಾ] 
ಭೂತನ್ಶೂನ (ನಾ). [ವ್ಯಾಕ] ಒಂದು ಪ್ರಧಾನಕ್ರಿಯೆ ನಡೆಯುವುದಕ್ಕೆ 
ಮೊದಲು ನಡೆದಿರುವ ಮತ್ತೊಂದು ಕ್ರಿಯೆಯನ್ನು ತಿಳಿಸಂವ 
ಅಪೂರ್ಣಕ್ರಿಯಾರೂಪೆ ; ಸಾಪೇಕ್ಷ ಕ್ರಿಯಾವಾಚಕರೂಪ : ಅತ್ತು 


(ಸಮರೇ. 008). 


(ಅರ್ಡುಧ. ೬೨). 


ಭೂತಪಂಚಕ 


' ಅತ್ತು ಅವಳೆ ಕಣ್ಣು ಕೆಂಪಗಾಯಿತು . . . ಹೀಗೆ ಅರ್ಥಪೂರ್ತಿಗಾಗಿ 
ಬಂದಿರುವ ಕ್ರಿಯಾಪದದ ಕಾರ್ಯ ನಡೆಯುವುದಕ್ಕೆ ಮುಂಚೆ ಸಾಪೇಕ್ಷ! 
ಕ್ರಿಯಾಪದದ ಕಾರ್ಯ ನಡೆದಿರುತ್ತದೆಂಬುದನ್ನು ತೋರಿಸುವ ರೂಪಗಳಿಗೆ 


ಭೂತನ್ಯೂನರೂಪಗಳೆಂದು ಹೆಸರು (ಮುರ್ಮಮು, ೦೦೨). [x5] 


ಭೂತಪಂಚಕ (ನಾ). ಪೃಥ್ವಿ, ಅಪ್ಪು. ತೇಜಸ್ಸು, ವಾಯು. ಆಕಾಶ 
ವೆಂಬ ಐದು ಪದಾರ್ಥಗಳು ; ಪಂಚಮಹಾಭೂತಗಳು : ಧರಣಿ 
ಸಾಸ ಭೂತಪಂಚಕ ಮರುತಪಂಚಕೆ ವಷಯವಿದ್ರಿಯ ಕರಣ 


ವಿಪೃತ್ತೈದು. ತತ್ವಾತ್ಮಕನ ಚಿಂತಿಸಿದ (ಕುವ. ೫-೦) ; ಭೂತಪುಚತ 
ಬುದ್ಧ ಹಂಕೃತಿ ಸಾತಿಶಯದವ್ಯಕ್ತ ದಶವಿಧ ಜಾತವಾದಿಂದ್ರಿಯನಿಃರ 


ಪ್ರಾಣಾದಿವಾಯುಗಳು (ಅನ್ನು: ೩-೩೨) 7 ಇವನ್ನು ಭೂತಪಂಚಕ, 
ತನ್ಮಾತ್ರಪಂಚಕ . . . ಎಂದು ಐದು. ಪಂಚ:ವಾಗಿ ವಿಭಜಿಸುವರು 
(ಶಿಂದಸಿ, 33)- [ಸು.] 

ಭೂತಪತಿ (ನಾ). - ಭೂತನಾಥ : ಭೂತಪತಿಗಾನಾದಡಂ ಬಡೆಮಾತೆ 


ಯಾಗಿ ಸಮುದ್ಧರಿಸುವೆನು (ಬಸಥಿ. ೦೫-೭). [ಸಂ.1 


ಭೂತಪದಿ (ನಾ). ಹದಿನಾರು ಬಗೆಯ ರೂಪಾಯಿ; ನಾಣ್ಯಗಳಲ್ಲಿ 1 


ಒಂದು: ೧. ಗಜಪತಿ... ೧೧. ಭೂತಪದಿ (ೇಛಗಿ. ೨60). 


[?) 


ಭೂತಪುಣ್ಯ (ಣಾ ಹಿಂದೆ ಮಾಡಿದ ಸತ್ಯರ್ಮಗಳ ಫಲ ; ಸಂಚಿತ 


ಪುಣ್ಯ: ಶ್ರೀಷೇಣಂಗಮಾ ಮೂವರುಮಂಗನೋತ್ತಮೆಯರ್ಗ 
ಮುತ್ತಮಪಾತ್ರದಾನದ ದಾನಾನುಮೋದದ ಭೂತಪ್ಪಣ್ಮದಿಂ (೫ಂತಿಪು. 
ut ನ). [ಸಂ.] 


ಭೂತಪೂಜೆ (ನಾ). ೧- (ಕರಾವಳಿಯಲ್ಲಿ ಆಚರಣೆಯಲ್ಲಿರುವ) ದೆವ್ವಗಳ 
ಆರಾಧನೆ : ಭೂತಪೂಜೆ ಎಂದರೆ ಪ್ರಕೃತಿಯ ಮತ್ತು ಸಂಸಾರದಲ್ಲಿಯ 
ವಿಶೆ.ಷದರ್ಶನಗಳನ್ನು ಅಥವಾ ಸಂಭವಗಳನ್ನು ಇಲ್ಲವೆ ಕೆಲವೊಮ್ಮೆ ವ್ಯಕ್ತಿ 
ಗಳನ್ನು, ಏವಂಚ ಕಣ್ಣಿಗೆ ಕಾಣುವ ಹಾಗೂ ಮನಸ್ಸಿನಲ್ಲಿ ಒತ್ತುವ ವಿಷಯ 
ಗಳನ್ನು, ವೃಕ್ತೀರರಿಸಿ ಹಾಗೂ ಅವನ್ನು ದೇವಿ:ಕರಿಸಿ ಆರಾಧಿಸುವಿಕೆ 
(ತುಳು: ೨80). ೨. ಪಂಚಭೂತಗಳ ಹಾಗೂ ನದಿ, ಪರ್ವತ 
ಮೊದಲಾದ ಪ್ರಕೃತಿವಸ್ತುಗಳ ಪೂಜೆ. ಆರಾಧನೆ : ವೇದದಲ್ಲಿ 
ಮೊದಲು ಭೂತಪೂಜೆ (೩೭೦೯೮ ೫೦010) ಇರುವುದು. ಭೂತ 


ಪೂಜೆಯಿಂದ ವಿವಿಧ ಭೂತಗಳಿಗೆ ನಿಯಾದುಕವಾದ ವಿವಿಧದೇವತೆಗಳ 
ಪೂಜೆ (8:17(॥61/9) ಪ್ರಸಕ್ತವಾಯಿತು (ತತ್ತ. ಆ), 


ತತಾ 


ಟು 


ಸದದ 
se ಕಲಸಿದ ಕೂಳೆ ಮುಡ್ಚಗಳ ಮ ei ಬಡಿಸಿದ ಭೂತಬಲಿ ಬಬ್ಬ 
ದೊಡನುಬ್ಬೇಳ್ವ ಲಗ್ಗೆಯ ಹಜಿಗಳಬ್ಬ! ವಾಯ್ತು ೭೧೯ನೆ ಶಸ್ತ್ರಪೂಜೆಯಲಿ 


(ಕ. 6-6)- [ಸಂ.] 
ಭೂತಭಾಗ್ಯ (ನಾ). ಅದೃಷ್ಟಶಾಲಿ ; ಭಾಗ್ಯವಂತ : ಆತುಕೊಳ 
ಲಿಂದೀ ಸುಯೋಧನ ಜಾತಪುಣ್ಮನೊ ಧರ್ಮಪುತ್ರನೆ ಭೂತಭಾಗ್ಯನೊ 
ಲಹುದೈ ಶಲ್ಮ ಕೇಳೆಂದ (ಕವಳ: ಜ್ಯ [ಹಂ] 


ಹಸ್ಕ ನು 


ಭಾ (ನಾ). (ಗೈ: ಪ್ರತಿದಿನವೂ ಆಚರಿಸಬೇಕೆಂದು 
ಧರ್ಮಶಾಸ್ರಗಳಲ್ಲಿ ಹೇಳಿರುವ) ಪಂಚಯಜ್ಞಗಳಲ್ಲಿ ಒಂದು : 
ಪ್ರಾಣಿಗಳನ್ನು ಉದ್ದೇಶಿಸಿ ಕೊಡುವ ಬಲಿ : ಶ್ರುತಿಪರಣನೋ ತರ್ಪ 
ಣವೋ ಮೇಣತಿಥಿಪೊಜೆಯೊ ಭೂತಯದ್ಗವೂ ಹುತವಹಾರಾಧನೆಯೊ 
ರಣವೀಯ್ಕೆಯ್ದರೊಳಿಗೇನು (ಕುವ್ಯಾರ್ರೋ. ೦-೩೭); ಬಳಿಕ ವೇರಯ 
ಪಿತೃ: ಯಜ್ಞ ಮನುಷ್ಯ! ಯಜ್ಞ 


ಭೂತಯಜ್ಞ 


೬೭೭೦ 


20 


40 


ಭೂತವಂಸ 


ಮಾಳ್ದಾತನಾಗಿ (ಏಿರೇಕೆ. ೦೩೪); ಬ್ರಹ್ಮಯಜ್ಞು, ಪಿತೃಯಜ್ಞ, ದೈವಯಜ್ಞು 
ಭೂತಯಜ್ಞ, ಮನುಷ್ಯಯಜ್ಞ - ಈ ಐದು ಮಹಾಯಜ್ಞಗಳು . , . 
ಬರಿಹರಣವು ಭೂತಯ: ಯಜ್ಞವು "ಅರ್ಜ. 0೭). [ಸಂ.] 

ಭೂತರೂಪ (ನಾ). [ವ್ಯಾಕ] ಭೂತಕಾಲದ ರೂಪ : ಬಿಸುಡು ಎಂಬ 
ಧುತುವಿಗೆ ಭೂತರೂಪದಲ್ಲಿ ಬಿಸುಟ್ಟಂ, ಬಿಸುಟಂ ಎಂಬ ರೂಪಗಳು 
ಬರುವುವು (ಕ್ಕಿ. ೪)... ಸಂ] 

ಭೂತಲ, ಭೂತಳ (ನು). ೧. ಭೂಮಿಯ ಮೇಲ್ಮೆ 
ಮೇಲುಭಾಗ. ೨. ಭೂಮಿ: ಭೂತಲನುನಾಂ ತರಲಾದಿದರಹ 
ನಾದೆಂ (ಕಕಳಾ. 00-೭೮) ; ಈ ಸುಂದರವಾದ ಭೂತಲದ ಮೇಲೆ ಅವನು 

ಮಸಿಯ ಒಂದು ಕರ್ಕಶ ಮಚ್ಚೆಯಂತಿದ್ದ ! (ರೀ6ಯೋ. ೫4). 

ಭೂತಳ : ೨. ರಸೆಯಿಂ ಭೂತಳದಿಂ ಕುಳಾದ್ರಿಕುಳದಿಂ ... 
ಅಜಾಂಡತಟದಿದತ್ತೆಲ್ಲು ಪೊಕ್ಕಿರ್ದುಮಿಂ ಮಿಸುುಲ್‌ ತಿ:ರ್ಗುಮೆ (ಕಂಕಣ. 

ನಿಮ್ಮಯ ಭೂತಳವನಾಳುವಿರೆ ನೀವೆಂದೆಚ್ಚನಾ ಭೀಖ್ಯ 

(ಕುಶ್ಮಾಪಿ- 6-೩4). ಹ: ಲೋಕದ ಜನ ; ಮಾನವಸಮೂಹ ; ಸೀತೆ 
ಭೂತಳವಳ್‌ಯೆ ಪರಿಶುದ್ಧ (ಕೈಜರಾ, ೨೦-೬೩). [ಸಂ.] 

ಭೂತಲಪತಿ (ನಾ)- ಭೂಮಿಯ ಒಡೆಯ; ಅರ; ರುಜ ; ನಿಲಲೊಡ 
ಮನಿಬರುಮಂ ಭೂತಲಪತಿ ಬಬ್‌ಯಟ್ಟಿ ಬರಿಸೆ (ಟಂ. 0೩-00); 
ಭೂತಲಪತಿ ಬಂದನುಚ್ಛಿ )ತಸಿತಾತಪವಾರಣಪುಷ್ಪಿಾಂಬರಂ (4ಂತ್ರಪು. 
೩-೩೦). [ಸಂ.] 

ಭೂತಲೀಲೆ (ನಾ), ೧. ದೆವ್ವದ ಆಟ. ೨. (ಆಲಂ) ಗೊತ್ತುಗು! 
ಯಿಲ್ಲದ. ವಿಚಾರಶೂನ್ಮವಾದ ವ್ಯವಹಾರ : ಸಣ್ಣಸಣ್ಣ ಮಾತಿನ 
ಸಲುವಾಗಿ ವಾದವಿವಾದ ಭೂತಲೀಲೆ ನಡೆದು ಜೀವದ ಸಂವಾದವು 
ಮರೆತುಹೋಗಿ 


ತ ಭೂಮಿಯ 


೦-೦೦೮) ; 


ಹೃದಯವು ರಣರಂಗವಾಗುತ್ತದೆ 
ಸಂ. ಭೂತಲೀಲಾ] 

ಭೂತಲೇಶ, ಭೂತಳೇಶ (ನಾ): ಭೂಮಿಯ ಒಡೆಯ; ಅರಸು; 

ರಾಜ: ಶೀತಕರಧರನೊಲಿದ ಭಗ್ತನು ಭೂತಲೇ [ಣ೫ಾ. ಳೇ]ರನು 


(ಗೊತ್ತುಗು- ೧೩೪). 


ನಗಲೊಡನೆ ತನ್ನಳಿನಮುಖ ನೋಡಿ (014. ೩-6)... ಭೂತಳೇಶ ; 
ಪೂತುರೆಯೆಂದು ಕೊಂಡಾಡಿ ತನ್ನಯ ತನುಜಾತರುಗಳನಾಹವಕೆ 
ಭೂತಳೇಶ[ಶಾಕಾಂ- ಧುತ್ರೀಶ್ವರ] ನು ಬೀಳ್ಕೊಡಲು (್ರಭಿಸಾಂ, 


06.089); ಪ್ರಾತಿಕಾಮಿಕ ಬಾ ಯುಧಿಷ್ಠಿರ ಭೂತಳೇಶನ ಆದು. ತಾರೈ 
(ಕುಮ್ಮಾಸ- ೨೬-೨4), [3] 

ಭೂತವತಿ (ನಾ). [ವ್ಯಾಕ] ಭೂತಕಾಲ : ಭೂತಪತಿ ವರ್ತಮಾನಂ 
ಖ್ಯಾತ ಭವಿಷ್ಯಂತಿ ಸರ್ವಸಾಧನಿಯೆಂಬುಖ್ಯಾತವಿಭಕ್ತಿಗಳಕ್ಕು ಮತೀತಭವ 
ದ್ಭಾವಿಕುಲ ವಿದ್ಯಾದಿಗಳೊಳ್‌ (ಕಾಠ್ಕಾರ- ೩೬೪): ಭೂತವತಿಯ ಕೃತ್ತಿಂಗೆ 


`ನರಿದಂ' ಎಂಬಲ್ಲಿ ಅಮ್‌ ಎಂಬ ವಿಭಕ್ತಿಯಂ ಕಳೆದು, ನಲಿದ ಎಂಬ 
ಕೃತ್ತನಿರಿಸ್ಸಿ ನುಮವಿಭಕ್ತಿಯಂ ಪತ್ತಿಸಿ, ನಲಿದಂ, ನಲಿದನಂ, ನಲಿದನಿಂ 
ಎಂದು ಮಾಟ್ಟುದು (ಚುರ. ೩೩ ಶ್ರದೋ)- [ಸಂ. ಭೂತವಶೀ] 

ಭೂತವಾದಿ (ನಾ)- [ತತ್ತ್ವಶಾ] ಭೂಮಿ. ಜಲ, ತೇಜಸ್ಸು. 
ವಾಯುುವೆಂಬ. ಭೂತಗಳ ಸಂಯೋಗದಿಂದ ಉಂಟಾಗುವ 
ಚೈತನ್ಮವನ್ನೇ ಜೀವವೆಂದು ವಾದಿಸುವವನು ; ನಾಸ್ತಿಕ; 
ಚಾರ್ವಾಕ: ಶರೀರವೃದ್ಧಿಯೊಳ್‌ ಚೈತನ್ಯವೃದ್ಧಿಯೆಂಬುದುದ. ವೃದ್ಧಿ 
ಜೊಳ್‌ 


ಅಂರವೃದ್ಧಿಯೆಂತಂತೆ ಸಹಕ ರಕಾರಣಿಮೆಂದನೇಕಯುಕೊ' Fy 
ಗಳಿಂ ಭೂತವಾದಿಯಪ್ಪ . ಮಹಾಮತಿಯಂ ನಿರ:ಕರಿಸಿ (ಅಂತ್ಯ. ೨-೦೦ ೮). 
[ಹಂ. ಭೂತವಾದಿನ*] 
ಒಂದು ಬಗೆಯ ಮರ; ತಾರೆ : 
[xe] 


“ಧೂತಾವಾನ 


ಭೂತವೇಶಿ 


ಭೂತವೇಶಿ (ನಾ). ಒಂದು ಬಗೆಯ ಸಸ್ಯ ; ನಿರ್ಗುಂಡಿ ; “ಶ್ವೇತಸುರಸಾ- 

ಭೂತವೇಶಿ- ಸಿಕಾಸಾಾ ಬಿಳೀಹುವ್ವ್ವಗಳುಳ್ಳೆ ಲಕ್ಕಿಲಿ” (ಸಿರ್ಯಾಂಿ, ೪). 
[ಸಂ. ಭೂತವೇಶೀ] 

ಭೂತಶಂಕೆ (ನಾ). ದೆವ್ವಗಳಿಂದಾಗುವ ಭಯ ; ದೆವ್ವ. ಪಿಶಾಚಿಗಳ 
ಭಯ: ಅವಳಿಗೆ ಭೂತಶಂಕೆಯಾಗಿರಬೇಕು. ಒಂದು ಯಂತ್ರ ಕಟ್ಟಿ 
ಬೇಕು (ರೂಂ). [ಸಂ. ಭೂತರಂಕಾ] 

ಭೂತಶುದ್ಧಿ (ನಾ). [ಶೈವ] ಶಿವೋಪಾಸನೆಯ ಅಂಗವಾಗಿ ಮಾಡುವ 
ಸಂಸ್ಕಾರ ; ಈ ಪೂಜಾದಿಗಳ ಪ್ರಾರಂಭದಲ್ಲಿ ದೇಹಾರಂಭಕವಾದ 
ಪಂಚಭೂತಗಳನ್ನು ಶೋಧಿಸಂವುದು. ಬೀಜಮಂತ್ರಪೂರ್ವಕವಾಗಿ 
ಎಡಹೊಟ್ಟೆಯಲ್ಲಿರುವ ಪಾಪಪುರುಷನನ್ನು ಸುಟ್ಟು ಶರೀರವನ್ನು 
ಶುದ್ಧಿಗೊಳಿಸುವುದು. ಇದರ ಕ್ರಮವು ಆಗಮಗ್ರಂಥಗಳಲ್ಲಿ 
ನಿರೂಪಿತವಾಗಿದೆ: ಭೂತಶುದ್ಧಿಯೇ ಮೊದಲಾದ ಭಾವನಾಸಂಸ್ಕಾರ 
ಗಳಿಂದ ಪರಿಶುದ್ಧವಾದ ದೇಹದಲ್ಲಿ ಮಾನಸಿಕವಾಗಿ ಧ್ಯಾನಯೋಗದಿಂದ 


ಮಾಡುವ ಉಪಾಸನೆಯು “ಅಂತರ್ಯಾಗ” ವೆಂದೂ . . . ಉಕ್ತವಾಗಿದೆ 
(7ರ. 63). [ಸಂ.] 
ಭೂತಸಂಜ್ಞೆ (ನಾ). ಪದಾರ್ಥಗಳ ಸಂಕೇತ: “ಮನು ಭುವನ 


ಪದಿನಾಲ್ಕು - - - ಪಂತ ಮೂವತ್ತೆರಡುಮಿಂತಿವೆಲ್ಲಂ ಭೂತಸಂಜ್ಞೆಯಕ್ಕುಂ” 
(ಮುಂಗರಾ, ೦೦೪-೯). (ಸಂ. ಭೂತಸಂಜಾ 

ಭೂತಸಂತುಪ್ಪಿ (ನಾ). ದೆವ್ವ, ಪಿಶಾಚಿ. ಕ್ಷುದ್ರಶಕ್ತಿಗಳೇ ಮೊದಲಾದ 
ಅಮಾನುಷಸತ್ವಗಳ ತೃಪ್ತಿ ; ಕ್ಷುದ್ರಶಕ್ತಿಗಳ ತೃಪ್ತಿ : ಭೂತಸಂತುಖ್ಬ 
ಯಪ್ಪಂತೆ ಕುಜ ಕೋಣಂಗಳಂ ಪೊಯ್ಸಿ ಬಣ್ಣಗೂಳಂ ಪಸರಿಸಿ (ಕೈಬಳಾ- 
8-೭೨)... [ಸಂ.] 

ಭೂತಸಂಹಾರಿ (ನಾ). ಒಂದು ಬಗೆಯ ಸಸ್ಯ: “ ಭೂತಾಂಕುಶಂ 
ಭೂತಸಂಹಾರಿಯಕ್ಕುಂ (ನುಂಗ. ೩೬-೦೮). [ಸಂ. ಭೂತಸಂಹಾರಿನ್‌] 

ಭೂತಸಿದ್ಧಿ (ನಾ). ಪಂಚಮಹಾಭೂತಗಳನ್ನು ವಶಪಡಿಸಿಕೊಳ್ಳು; ವ 
ಒಂದು ಬಗೆಯ ಯೋಗಸಿದ್ದಿ : ಧರೆ ಜಲಾನಲ ಮಾರುತಾಂಬರವಿರುವ 
ತತ್ವಗಳಿವನು ಜಯಿಸಲು ದೊರೆಯುತಿಹ:ದಾ ಭೂತಸಿದ್ಧಿಯು ಪರಿ 
ಪಂಯವಲವಗೆ (ಗಗತಾ- ೪-03೮). [ಹಂ] 

ಭೂತಸ್ಥಾನ (ನಾ). (ಕರು) ಭೂತಗಳ ಪೂಜೆ ನಡೆಯುವ ಸ್ಥಳ. - 
ಬೀಡು : ತುಳುರಾಜ್ಯದಲ್ಲಿ ಬ್ರಾಹ್ಮಣರ ಅನಂತರ ೨ನೇ ಮರ್ಯಾದೆಯು 
ಎಲ್ಲು ದೇವಸ್ಥಾ: ನಗಳಲ್ಲಿಯೂ ಭೂತಸ್ಥಾನಗಳಲ್ಲಿಯೂ ಇವರಿಗೆ ಸಲ್ಲುತ್ತದೆ 
(ತುಳುವ: 30). [ಸಂ.] 

ಭೂತಹಿತ (ನಾ): ಜನತೆಯ ಕ್ಷೇಮ: 
ದುರ್ಧರಕರ್ಮಕೋಟಿವಿಘಾತನಂ 


ಭೂತಹಿತಕಾರುಣ್ಯಸುಧೆಗಡಲ್ಲಾ: ತ 


(ವಾಗಷ. ); ಒಂದಾನೊಂದು 


ದಿನಮುಮಾ ದೇವಿಯು . . . ತಾನೆಳಸಿದ ಭೂತಹಿತಪ್ರಯೋಜನವನ್ನು 
ಆ ಪರಮೇಶ್ವರನಿಂದಲೇ ತಿಳಿಯೆ ಕೇಳ್ವಿ ನೆಂಬಿಚ್ಛೆಯಿಂದ * * ಎವಿಜ್ಲಾಪ 
ಗ್‌. 


ನಂಗೆಯ್ವಲ್ಲಿ (ಸಳನ್ಕೆ, 3)- 
ಭೂತಳ " ಭೂತಲ' ನೋ. 
ಭೂತಳೇಶ " ಭೂತಲೇಶ' ನೋ. 
ಭೂತಾಂಜನ (ನಾ). ದೆವ್ವ, ಪಿಶಾಚಿ ಮೊದಲಾದ ಕಣ್ಣಿಗೆ ಕಾಣದ 
ವಸ್ತುಗಳನ್ನು. ಕಾಣುವಂತೆ ಮಾಡುವ. ಸಾಮರ್ಥವನ್ನು 
ಹೊಂದಿರುವುದೆಂದು ನಂಬಲಾದ ಕಾಡಿಗೆ; (ಕ)... ೫0.) 
ಭೂತಾಕಾರ (ನಾ). ದೊಡ್ಡಆಕಾರ, ಗಾತ್ರ : ಹೆಂಗುಸಾದ ಚಿಕ್ಕಿಯ 
ಮನಸ್ಸನ್ನು ಅದು ಹೊಕ್ಕ ಮೇಲೆ ಕೇಳಬೇಕೆ? ಕ್ಷಣದಲ್ಲಿ ಭೂತಾಕಾರವನ್ನೇ 
ಶಾಳಿತು ಆದು! (ಕಳೊ. ೩೭). [ಸಂ.] 
ಭೂತಂಗ್ರಣಿ (ನಾ). ೧. ಶಿವ. ೨. [ಛಂದ] ರುದ್ರಗಣಪ್ರಸ್ತಾರದ 


[ಸಂ,) 


೬೭೭೧ 


1s 


40 


ಭೂತಾಳಿ 


ಹದಿನಾರು ಭೇದಗಳಲ್ಲಿ ಒಂದು: ರುದ್ರಗಣಮೆಂತೆಂದೊಡೆ :-೧. ಗಂಗಾ 
ಧೀಶಂ -.. ೧೩. ಭೂತಾಗ್ರಣಿ (ರಂಶೋಂಬ.೩-೨೪೦). [ಸಂ. ಭೂತಾಗ್ರಣೀ] 

ಭೂತಾಡನಂಗೆಯ (ಕ್ರಿ). ನೆಲವನ್ನು ಒದೆ.-ಘಟ್ಟಿಸು: ಪುಷ್ಕರಣದೊಳ್‌ 
ಕೆಂದಳೆಂ ಕೆಂದಳಿರಂತೆ ತೊಳಗೆ ದೀರ್ಫಾಂಗುಳಿಯಿಂ ಪಿಡಿದು ಗರುಡ 
ನೊಪ್ಪಮಂ ಗಾಳಿಯ ನುಸುಳುಮಂ ಕೈಕೊಂಡು ಕೊಂಡಾಡಿ ಮನಮೆ 
ಮಾನಸವಾದಂತೆ ಪರಿದು ಪರಿಯಾಳ್‌ ಬಳಲ್ಲಿ ಕುಡೆಂಬ ಶಿಂಕುಮೊಳಗಿಂ 
ಬೆಂಗೆ ಬಾ ಎಂಬಂತೆ ಭೂತಾಟ£ಡ ನಂಗೆಯ್ದು ಗಜದ ಬೆಂಗೆ ಸಿಂಗದಂತೆ 
ಲಂಘಿಸಿಯಾನೆಯೆ ಪೊರಜೆಯಾಗೆ ಪೂರ್ವುಸನದೊಳ್‌ ಪದುಳಮಿರ್ದು, 
(ಅರ್ಥನೇ. ೩-0೦೩ ವ). [ಭೂ 4 ತಾಡನ 4 ಕೆಯ್‌|] 

ಭೂತಾತ್ಮ (ನಾ). ೧. ಪಂಚಭೂತಸ್ವರೂಪವಾದುದು ; ದೇಹ ; 
ಶರೀರ: `ಭೂತಾತ್ಮ', `ಇಂದ್ರಿಯಾತ್ಮ'. ಎಂದು ಪ್ರಯೋಗ ಮಾಡಿರುವುದು 
ಕಂಡು: `ರುತ್ತದೆ(ಯಾದ್ದರಿಂದ ಮುಖ್ಯವೃತ್ತಿಯಿಂದಲೇ ಅಚೇತನವನ್ನು 
ಆತ್ಮಬಲದಿಂದ ಕರೆಯಬಹುದೆಂದು ಗೊತ್ತಾಗುತ್ತದೆ) (್ರಶ್ಮಣ. 60). 
೨. ಎಲ್ಲಾ ಭೂತಗಳಲ್ಲೂ ಆತ್ಮರೂಪದಿಂದ ಇರುವವನು ; ಪರ 
ಮಾತ್ಮ ; ಶಿವ : ಎನಗೆ ನೈಜಾತ್ಮನಾಗುತ್ತಾ ಸಮಸ್ತ ಭೂತಾತ್ಮನಾಗುತ್ತ 
ಮಿರ್ಪು ಅನಘಗುರುವೇ ನಿನಗೆ ವಂದಿಸುವೆ (ಏೀಕ್ಕೆ ಪು. 0-0-09), ಹಿ. 
ವಿಷ್ಣು. ೪. ಜೀವಾತ್ಮ ; ಜೀವ. ಸಂ. ಭೂತಾತ್ಮನ್‌] 

ಭೂತಾಪಕಾರಿ (ನಾ). ೧. ಜಗತ್ತಿಗೆ ಧಗೆಯನ್ನುಂಟುಮಾಡುವವನ್ನು, - 
ತಾಪವನ್ನುಂಟುಮಾಡುವವನು. ೨. ಪ್ರಾಣಿಗಳಿಗೆ ಕೆಡುಕನ್ನುಂಟು 
ಮಾಡುವವನು. ೧, ೨ ೭ ಪೊನಲೊಳ್‌ ಮುಲುಗಿಸಿ ಹಿಮಕರ ದಿನಕರರಂ 
ಮಸುಳಿಸಿತ್ತು ಜಿನಸವನಪ್ರಯೋಂಬುನಿಕಾಯಂ ದೋಷಾಕರನೆನಿಪನ 
ಭೂತಾಪಕಾರಿಯೆನಿಪನ ಸಿರಿಯೇಂ (ಭೃತ್ನಶ್ಚ: ೦೧-೩೪). 
[ಹಂ. ಭೂತಪಕಾರಿನ್‌ (ಭೂ 4 ತಾಪಕಾರಿನ ; ಭೂತ--ಅಪಕಾರಿನ್‌)] 

ಭೂತಾಮರ (ನಾ). [ಜೈನ] ವ್ಯಂತರದೇವತೆಗಳಲ್ಲಿ ಒಂದು ಪಂಗಡ,- 
ಭೇದ : ನೆನೆದ ಮನದಿಂ ಮುನ್ನಂ ಭೂತಾಮರರ್‌ ಬರೆ (ಕಾಕ. ೯-60). 

೨.) 

ಭೂತಾರಾಧನೆ (ನಾ): ಇ ಭೂತಪೂಜೆ ೧: ಹೀಗೆ ಭೂತಾರಾಧನೆಯ 
ಕ್ರಮಬದ್ಧ ಜೀವನದ ಮೊತ್ತ ಮೊದಲಿನ ವ್ಯವಸ್ಥೆಯೆಂದೂ . . , ಎಣಿಸ 
ಬಹುದು (ಕುಳುನಾ. 30); ಇದೇನು ಭೂತಾರಾಧನೆ ? ಇದಾವ ಬಗೆಯ 
ಪೂಜೆ ಎಂಬುದು ಅವನಿಗೆ ಹೊಳೆಯದೆ ಹೋಯಿತು (ಸ್ಮಶ್ಮಕೊ. ೨೪೨): 

[ಸಂ. ಭೂತಾರಾಧನಾ) 

ಭೂತಾವಾಸ (ನಾ)- ೧. ಶರೀರ. ೨. ಶಿವ. ೩. ವಿಷ್ಣು. ೪. ಒಂದು 
ಬಗೆಯ ಮರ; ತಾರೆಮರ: “ವಿಭೀತಕಃ: ಅಕ್ಷಃ, ತುಷಃ, ಕರ್ಷಫಲಃ 
ಭೂತಾವಾಸಃ, ಕಲಿದ್ರುಮಃ- ೬, ತಾರೇಗಿಡದ ಹೆಸರುಗಳು” (ಸಿರ್ಕಾಂಕಿ- 
೨೫). " ಭೂತವಾಸ ' ಪರಾ. [ಸಂ.) 

ಭೂತಾಳ (ನಾ). ಒಂದಂ ಬಗೆಯ ಮರ: ತಮಾಳ ಭೂತಾಳ ತಾಳ 
ವೃಕ್ಷವನರನೆಲ್ಲಿಯ ಕರ್ಪೂರವಾಳೆಯನವ ಕಂಡನಲ್ಲಿ (ರುಂ, 00-00) - 


[ಸೆಂ. ಭೂತಾಲ] 
ಭೂತಾಳಕ್ರಿಯೆ (ನಾ). [ಸಂಗೀತ] ಒಂದು ಉಪಾಂಗರಾಗದ 
ಹೆಸರು: ದೇವಕ್ರಿಯೆ ತ್ರಿಣೇತ್ರಕ್ರಿಯೆ ಭೂಕಾಳಕ್ರಿಯೆಯೆಂಬ 


ಮೂಲುಂ ಕೋಲಾಹಲರಾಗಕ್ಕುಪಾಂಗಂಗಳು (ವಿವೇಕ. ೨೩೪): 
[ಸಂ. ಭೂತಾಲಕ್ರಿಯಾ] 
ಭೂತಾಳಿ (ನಾ). ಒಂದು ಬಗೆಯ ಮರೆ: “ಭೂತಾಳಿ - ನೆಲದಾಳು, 
ನೆಲಹಾದರಿ” (೬೩೦- 003) ; ಗೊರಟೆಹೂಗಳ ಹಳದಿಯ ನಡುವೆ... 
ಭೂತಾಳಿಯ ರಕ್ತವರ್ಣದ ಎಲೆಯ ರೂಪದ ಹೂಗಳೂ ರಂಜಿಸಿದ್ದುವು 
[ಸೆಂ. ಭೂತಾಲೀ] 


(ಮೆಮು 66) 


ಭೂತಾಳೆ 


ಭೂತಾಳೆ (ನಾ). ೧. ಇ ಭೂತಾಳೆ: ಭೂತಾಳೆ ಬೂರುಡೆ ಮಿಟ್ಟುಲಿಯ 
ದಿಂಡ ಪಾತಂಗ ಮುಗುಳಿಯ ಮರನು . . , ಅಲ್ಲಿಹವು (೭೬೫೦. ೦-೩೩): 
ಕೆಂದಡಸ ಭೂತಾಳೆ , . . ಪಾಲೆ ಬಿಳ್ಬಾಲೆ (ಉಕ್ಮಾಂಗ- ೦೦-೨): ೨. ಬೇಲಿ. 
ಸರಹದ್ದು ಮೊದಲಾದುವುಗಳಿಗಾಗಿ ಬೆಳೆಸುವ, ನಾರನ್ನು ತೆಗೆಯಲು 
ಬರುವ, ತಾಳೆ ಜಾತಿಗೆ ಸೇರಿದ ಒಂದು ಬಗೆಯ ಗಿಡ : ನಮ್ಮ 
ತೋಟದ ಬೇಲಿಯುದ್ದಕ್ಕೂ ಭೂತಾಳೆಗಿಡಗಳಿದೆ. (ರೂಂ) 

[ಸಂ. 

ಭೂತಿ (ನಾ). ೧. ಇರುವಿಕೆ; ಅಸ್ತಿತ್ವ. 
೩. ಏಳಿಗೆ; ಅಭ್ಯುದಯ; ೪. ಐಶ್ವರ್ಯ; 
ಸಂಪತ್ತು: ಭೌತವಿಜ್ಞಾನದ ರಾಷ್ಟ್ರಸಂಸ್ಥೆಗಳಾ ನೂತನವಿವೇಕಪ್ರಯೋಗ 
ಗಳಿನಾದೀತು ಭೂತಿ ಸಂಪದ ಜಗಕೆ (ಮುಕುಕ ೩೬೬)- ೫. ಘನತೆ; 
ಗೌರವ : ಬೆಳೆಗುವುದಿಂದ್ರಲೋಕದೊಳಗಯ್ಯುನ 
ಮಾತಿನೊಳೆ]ಮ್ಮ ಸಾಹಸಂ ಬೆಳೆಗುವುದೀ ಧರಾವಳ: 
೬೦). ೬, ಬೂದಿ; ಭಸ್ಮ; 
ಸಂಪತ್ತು ೨. (| ೩೯೦) ನ ಸುರರಲ್ಲ ಮೇಣು ಸಂತ್ಯಕ್ತವಪ್ಪ 
ದ್ವಿಜರು ೬ರಿಯಾಗಿ ಭೂತಿಯ ಧರಿಸಿಹರು (ಸರ್ವನ- 083-೭5೩) ; 
ತುಂಗಭದ್ರಾನದೀತೀರದೊಳಿರ್ದುತ್ತುಂಗಹಸ್ತಂ ಮುಕುಲಿತನಯನಂ 
ಸರ್ವಾಂಗನಾಗಿರ್ದು (6ಕ್ನಾಕ. ೬೦): ಪಾತಕವ ಪರಿಹರಿಸಿ ಪರಮಪದವಿಯ 
ಕೊಡುವ ಭೂತಿಯನು ಫರಿಸದಿಹ ಮನುಜನಿಂ (ಉತರ, 0-೬). 
೭. ಆನೆಗಳ ಮೇಲೆ ಬಣ್ಣದ ಪಟ್ಟಿಗಳಿಂದ ಮಾಡುವ 
ಅಲಂಕಾರ. ೮. ತಪಸ್ಸು. ಯೋಗ ಮುಂತಾದುವುಗಳಿಂದ ಪಡೆಮ 
ಕೊಂಡ ಅಕಿಮಾನುಷಸಾಮರ್ಥ್ಯ: ಅಣಿಮಾದಿ ಸಿದ್ಧಿಗಳು : 
“ನಿಭೂತಿಃ, ಭೂತಿಃ, ಐಶ್ವರ್ಯಂ - ೩. ಅಷ್ಟಧಾ . . . ಅಣಿಮಾದಿ5ಂ 
ಎಂಟುಬಗೆಯಾಗಿರುವ ಅಣಿಮಾದಿ ಸಿದ್ಧಿಗಳು” (ಪಾತಿ: 0). ೯. 
'ಸುಟ್ಟಮಾಂಸ : '` ಸುಟ್ಟಡಗು ಭೂತಿಯೆಂಬ 
೩೫-0೬). ೧೦. ಶಿವ, ೧೧. ವಿಷ್ಣು. [ಸಂ.) 

ಭೂತಿಕ್ಕ (ನಾ). ೧. ದೆವ್ವ. ಭೂತಗಳನ್ನು ವಶಪಡಿಸಿಕೊಂಡಿರುವ 
ವನು; ದೆವ್ವ, ಪಿಶಾಚಿಗಳ ಉಪಾಸಕ. ೨. ಕಣ್ಣುಕಟ್ಟು ಮಾಡು 
ಬವನು ; ಇಂದ್ರಜಾಲ ಮಾಡುವವನು ; ಐಂದ್ರಜಿಲಿಕ : ಭೂತಿಕನ 
ಸೀರೆಯ ಸಾತ್ವಿಕ ನೆಜಪುಟ್ಟರೆ ಭೂಶಿಕ ಸಾತ್ವಿಕನಾದ ಸಾತ್ವಿಕ ಭೂತಿಂಿ 
ನಾದ (೨16, 600) ; ಭೂತಿಕಗೆ ಸಾಹಸ್ರವರಹದ ಭೂತಳವನಿತ್ತೆನಗೆ ಸರಿ 
ಯಿನ್ನೀ ತಳದೊಳಿಲ್ಲೆಂದುಯೆಸೆದ ಪ್ರಧಾನಿ ಬಸ: ಣ್ಣ (ಎಕ್ಕ ಫೈ. ೪೦-೦೮). 
೩. [ವೀಶೈ] ಭೂತಿಕ, ನೈಷ್ಠಿಕೆ ಎಂಬ ಎರಡು ಬಗೆಯ ಶಿವಧರ್ಮ 
ಗಳಲ್ಲಿ ಒಂದು: ಶಿವಧರ್ಮವಾ ಭೂತಿಕಂ ನೈಜ್ಮಿಕೆಯುಮೆನುತ್ತವು 
ಯುಗ್ಮದಲ್ಲಿ ಭೂತಿಕವೆ ಸುವ್ರತ ಮೋಕ್ಷವಿವು ಯುಗಳಯುಃ 
ಪ್ರತವದು (ಶೀಕೃಫಿ. ೬-೬-೬೨)- [ ಆ ಸಂ, ಭೌತಿಕ] 

ಭೂತಿಕ್ಕ (ನಾ). ೧. ಒಂದು ಬಗೆಯ ಸಸ್ಯ ; ನೆಲಬೇವು. ೨. ಒಂದು 
ಬಗೆಯ ಹುಲ್ಲು; ಕಾಚಿ ಹುಲ್ಲು; ''ಭೂಶಿತಂ - ನೆಲಬೇವು, ಕಾಚೀ 
ಹುಲ್ಲು. ಹಂಚೀಷುಲ್ಲು' ``ಭೂತೀಂ ಎ ಗಂಜಳಿಕೆಯ 


ತಾಲ 


ಪಿ. ಹುಟ್ಟು; ಜನ್ಮ. 


ಅಭಿವೃದ್ಧಿ. 


ಭೂತಿ ದಲೆ(ಣಕಾ; 


ವಿಭೂತಿ: `` 


ಭೂತಿ 


ಮೆ 
ಮೆ 


" (ಹರಾಹು- 


(ಸಿದ್ಯಾಂತಿ. ೩೬4); 


ಹುಲ್ಲು” (೬4೦. 002), ೩. ಕರ್ಪೂರ್ಮ ೪. ಗಂಧದ ಮರ. [ಸಂ.] 
ಭೂತಿಪಟ್ಟ (ನಾ). [ವೀಶೈ) ''ಆಗಮೋಕ್ತಿಸ್ಥಾನಂಗಳಲ್ಲಿ ಆಯಾಯ 


ಮಂತ್ರಗಳಿಂದ ಭಸ್ಮಧಾರಣವನ್ನು ಮಾಡುವುದೇ ಭೂಶಿಪಟ್ಟ 
ವೆನಿಸುವುದು”' (ಅಕ್ಕಾ. ೦). 'ವಿಭೂತಿಪಟ್ಟ' ಪರಾ. [ಸಂ.] 
ಭೂತೃಣ(ನಾ). ಒಂದು ಬಗೆಯ 
(೬೦. ೪3); `'ಭೂತಿಕಾ - ಭ. 


ಭೂತೇಶ (ನಾ). ೧. 


ಹುಲ್ಲು: ``ಗವಿದುಃ - ಭೂತ್ಮಣ್ಣ 


ೈಃ 
ಎತ್ತಣ" (೬4೦. 0೦೨). [ಸಂ.] 
ಜಿ 


ಜೀವಿಗಳ ಒಡೆಯ. ೨. ಬ್ರಹ್ಮ. ೩. ಎಷ್ಟು. 


೬೭೭೨ 


ಭೂದೇವ 


೪. ಪ್ರಮಥ ಗಣಗಳ ಅಧಿಪತಿ: ಶಿವ 
ಭೂತೇಶಃ. ಪರಮೇಶ್ವರಃ 
ದೇವರ ಬ 
ದೊರೆಯೆ: 


2” ಈಶಾನಃ, ಶಶಿಶೇಖರಃ . - - 
- ನೀಲಲೋಹಿತಃ -ಈ ೪೫ ಮಹಾ 
(ತರಾಯು- ೩-೦೦) ; ಧರೆಯೊಳಗೀ ಭಕ್ತಂಗಾರ್‌ 
ನುಡಿದನಾಗಳಾ ಭೂಠೀಶಂ (ತ್ರಿಕಂಿ- ೦-೪೨) ; ಭೂತೇಶಗೆ 
ದ ಜಾತಿಮಾದಿಗನಲ್ಲ ನ್ನದಾತ 
ಮಾದಿಗನು (4088೯೬೭). ೫.[ಜೊ, *ತಿ]ರುದ್ರನಂ ಅಧಿಪತಿಯಾಗಿರುವ 


ಪೆರ್‌ 


ನಕ್ಷತ್ರ; ಆರಿದ್ರಾನಕ್ಷತ್ರ: ಸ್ವಾತಿ ಫಣಿ ಭರಣಿ ಶತಭಿಷೆ ಭೂತೇರಂ 
ಜ್ರೇಷ್ಮೆ ಮುಂಚೆ ಕಜ್‌ದೊಡೆ ಮಚ ಧಾಶ್ರೀತಳಕೆ ನೇಜೆಯೆ ಕಜಿಯದು. 


(ಆಲ ಮ- ೮-೦೦೬) 


[ಸಂ.] 


10[ಭೂತೊಳಸಿ (ನಾ). ಒಂದು ಬಗೆಯೆ ತುಳಸಿ; ಕಷಾಯಗಳು- 
ಭೂತೆಳಸಿಬೇರು, ವಿಷ್ಣುಕ್ರಂತಿಿ, ಶುಂಠಿ ಇವಂ * ಹಿಪ್ಪಲಿಪ್ರತಿ 


ಪಂಕವಿಕ್ಕಿ ಕೊಡಲು ಶೀತಜ್ವರಂ ಮಾಣ್ಣುಂ (ಸಳನೈೈ” ೬9). [ಭೂ ತೊಳಸಿ] 
ಭೂತೋಚ್ಚಾಟನೆ (ನಾ). ದೆವ್ವದ ಕಾಟದಿಂದ ತೊಂದರೆಗೊಂಡಿರುವ 
ಚ ಬಿಟ್ಟು ದೆವ್ವವು ಓಡಿಹೋಗುವಂತೆ 
ಮಾಡುವುದು: ಪದೊಡದಿಗೆ ಬರುವ ಭೂತೋಚ್ಚಾಟನೆ ಮುದದಿಂದ 
ಉದಕ ಸ್ಪರಿಶ ಪ್ರಣಪ ಮಿಗಿಲಾದ ವಿಧಿಳು ತಿಳಿದು (68. 0069) ; 
ಭೂತೋಚ್ಜಾ| ಟನೆ. ರೋಗನಿವಾರಣಿಗಾಗಿ ಅಥರ್ವವೇದದಲ್ಲಿ ಉಕ್ತವಾದ 
ಮಂತ್ರಗಳು ಈ ತಾಯತಿಗಳ ಮೇಲೆ ಬರೆಯಲ್ಪಟ್ಟಿವೆ ಎಂಬ ಸಿದ್ಧಿಂತದೇ 
ನಮಗೆ ಸೂಕ್ತಮೆದು ಕಂಡುಬರುತ್ತದೆ (ಕಾರದ- ೨೬). ಸ 
[ಸಂ. ಭೂತೋಜ್ಯಾ। ಟನ] 
ಭೂದಾನ (ನಾ). ಭೂಮಿಯನ್ನು ದಾನವಾಗಿ ಕೊಡುವುದು ; 
ದಶದಾನಗಳಲ್ಲಿ ಒಂದು: ಭೂದಾನು ಧನದಾನಂ ಶ್ರೀದಾನಂಗುಡುತು 
ಮೊಪ್ಪಿದೆಂ ಗಿರಿರಾಜಂ (೧06, ೩-೬೬) ; ರಾಜನು ಕೌಂಡಿನ ಗೋತ್ರದ 
ಕೊಂಡಯಾನನೆಂಬ ಬ್ರಾಹ್ಮಣನಿಗೆ ಭೂದಾನ ಮಾಡುವಂತೆ ಮಹಾವಲ್ಲಭ 
ನೆಂಬ ತನ್ನ ಅಧಿಕಾರಿಗೆ ಅಪ್ಪಣೆಕೊಟ್ಟನೆಂದು ತಿಳಿಯುತ್ತಿದೆ. (ಕರಾ, 0): 
ಭೂವಾನಕ್ಕೆಂತಲೂ ಶ್ರೇಷ್ಠವಾದ ದಾನ ಬೈ/ರೊಂದಿಲ್ಲ ( 
`ದಶದಾನ' ಪರಾ. [ಸಂ.] 
ಭೂದಾರ (ನಾ). ೧. (ಕೊನ್ನಾರಿಗೆಡ್ಡೆಗಾಗಿ ಮೂತಿಯಿಂದ) ಭೂಮಿ 
ಎನ್ನು ಅಗೆಯುವ ಪ್ರಾಣಿ; ಹಂದಿ; ವರಾಹ: “ ಭೂದಾರಃ __ 
ಕಾಡುಷಂದಿ* (ಸಿರ್ಕಾಂತಿ. ೦೩೩); ವ್ಯಾಳಗಜ ಭೂದಾರ ವೃಕ ಶಾರ್ದೂಲ 
ಸಿಂಹಾದಿಗಳೆ ಭಯವಾ ಕೀಳ ದೈತ್ಯಪ್ರಕರಎಹುದೆನ್ನ ಮಜವೆಯಲಿ 
(ಕಮ್ಮಂ: ೯-೪) ; ಆ ರವ ಧ್ವನಿಗೊಡುವುದನು ಭೂದಾರವೆಂಜೇ ಬಗೆದು 
ಹೂಡಿದ ಕೂರಲಗು ಬಿಡೆ ಬಿದ್ದುದುರದಲಿ ವೈಶ್ಯಮುನಿವರನೆ (ತೊರ, 
. ವರಾಹಃವತಾರವನ್ನೆ ತ್ತಿದ ವಿಷ್ಣು: ದಾನವಹೃತ 
ಮೇದಿನಿಯಂ ದಂಷ್ಟಾಗ್ರುದೊಳಿರಿಸಿ, ಭೂದಾರಂ ಪಾತಾಳವನುಳಿಡಿದ ನೊ 
ಎನಿಸಿ ಮೂರರಿಗಂತದೊಳೊಬ್ಬಿದೆ ರವಿಮಂಡಿತಶೈಂಗೆಂ (ನಾರ. ೪. 
[೫.7 
ಭೂದಿವಿಜ (ನಾ). ಬ್ರಾಹ್ಮಣ ; ಭೂಸುರ : ಬವರಮುಖದಲಿ ವೈರಿ 
ರಾಯರನವಗಡಿಸಿ ತಂದು ಧನವ ಭೂದಿವಿಜಸಂತತಿಗಿತ್ತ ಘಲವಿನಿತೆಂದು 
ಗಣಿಸುವಡೆ ದಿವಿಜಪತಿಗಾಗದು ಕಣಾ (ಕುಣ್ಠಉ- ೩-00): [ಸಂ.] 
ಭೂದುರ್ಗ (ನಾ). ಶತ್ರುಗಳಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ ಕಾಡಿನ 
ಮಧ್ಯದಲ್ಲಿ ಕಟ್ಟುತ್ತಿದ್ದ ಕೋಟಿ; ನೆಲಗೋಟೆ; ಪರಂಪರೆಯ 
ಹೇಳಿಕೆಯಂತೆ ದುರ್ಗಗಳು ಮೂರು ಬಗೆಯವಿರುವುವು ; ಗಿರಿದುರ್ಗ, 
ಜಲದುರ್ಗ, ವನಮರ್ಗ ಆಥವಾ ಭೂದುರ್ಗ (ಕರಣ. 9)- [ಸಂ.) 


ಗಿ” ೫), 


೨-೩-೦೨). . 


೩). 


ಆ |ಭೂದೇವ (ನಾ). -ಭೂದಿವಿಜ : “ ದ್ವಿಜಾತಿಃ, ಅಗ್ರಜನ್ಮು: ಭೂದೇವಃ, 


ಬಾಡಬ. 


ವಿಪ್ರಃ ಬ್ರಾಹ್ಮಣಃ - ೬ ಬ್ರಾಹ್ಮಣನ ಹೆಸರುಗಳು” 


ಭೂಧರ 


(ಓಣಂ 308); ಭೂದೇವನಾತ್ಮಜನಂ ಹೊಯಿದನಾ ಜನ್ನಿವಾರದಲಿ (64%. 
30-೬); ದೇವಪಿಶೃತರ್ಪಣವನಾ ಭೂದೇವತುಪ್ಪಿಯೆನಾ ಯಶೋದಾವೇವಿ 
ವಿರಚಿಸಿ (ಸರಾಗ: ೦೦-೬-೩೩). [ಸಂ.] 

ಭೂಧರ (ನಾ). ೧. ಬೆಟ್ಟ; ಪರ್ವತ : ಸಕಲಗಜರಥಭೊಧರಾಧಿತ್ಮಕೆ 
ಯೊಳೆಗೆ ಭುಗಿಭುಗಿಸಿ ರಿಪುವನನಿಕರದಲಿ ಸಲೆ ಬೀದಿವುದುದು ಭೀಮ 
ದಾವಂಗ್ನಿ (ಕುನ್ಮಾರ್ರೋ- ೦-೨೪, ಮೇವ ಮುಗಿಲ್ಗಳಿಂ ಮುಸುಕಿ 
ಮೋಹಿಪ ಭೂಧರಮೊಂದು ಪಕ್ಕದೊಳ್‌ ತಾವರೆಗಣ್ಮನಂತಿರೆ (0೩4:- 
9-೦0೮); ಭೂಧರಮೆ ಶಿರವೊಲೆದುದೆನೆ ವಿಪಿನಾಳಿ ತೂಗಿದತ್ತೆಡಬಲಕೆ 
(ಕಶ್ರಾಂಗ- ೪೪-0೩೦೦): ೨. (ವರಾಹಾವತಾರದಲ್ಲಿ ಕೋರೆದಾಡೆಗಳ 
ಮೇಲೆ) ಭೂಮಿಯನ್ನು ಹೊತ್ತವನು ; ವಿಷ್ಣು : ಮಾಧವಮಹನೀಯ 
ಪಾದ ಮಂದರಧರಸಾಧಿತ ಸರ್ವಶಾಸ್ತ್ರಾರ್ಥಭೂಧರ ಭುವನೈಕವೀರ ... 
ಸಲಹೆನ್ನ (ಕತಸಾ0- ೬೦-೪). ಹ. ಕೃಷ್ಣ : ಕೂರ್ಮೆಯೆ ಮಿಕ್ಕು ಬಂದ 


ಪುದಿದರ್ಕೇಗೆಯ್ವೆ ನೇನೆಂಬೆನಾಂ ಮದೆಂ ಮುನ್ನಿನದೊಂದು ವೈರ 
ಮನಿಂದಿಂತೇಕಾರಣಂ ಭೂಧರಾ (ಶಂಶಥಾ- ೨-30೬): ೪. ಶಿವ. 


೫. [ಗಣಿತ] ಏಳು ಎಂಬ ಸಂಖ್ಯೆಯ ಸಂಕೇತ. ೬, [ವೈದ್ಯಶಾ] 
ರಾಸಾಯನಿಕ ಅಥವಾ ವೈದ್ಯಕೀಯಪ್ರಯೋಗಗಳಿಗೆ ಬಳಸುವ 
ಒಂದು ಬಗೆಯ ಉಪಕರಣ : `ಭೂಧರಯಂತ್ರ' ಪರಾ. (ಸಂ.] 

ಭೂಧರಧರ (ನಾ). ಗೋವರ್ಧನಪರ್ವತವನ್ನು ಎತ್ತಿ ಹಿಡಿದವನು 
ಕೃಷ್ಣ ; ಅಂತು ಭೂಧರವಿರೋಧಿ ಭೂಧರಧರಂಗೆ ಕ್ರುದ್ಧನಾಗಿ (8ಗ2- 
9-69 ನ). [ಸಂ.] 

ಭೂಧರಯಂತ್ರ (ನಾ)... = ಭೂಧರ ೬: ಶರಾವೆಯ ಮುಚ್ಚಿ 
ಸಂಧಿಲೇಪವಂ ಮಾಡಿ ಒಣಗಿಸಿ ಭೂಧರೆಯಂತ್ರದಲ್ಲಿ ಪಾಠವ ಮಾಡುವದು. 
ಭೂಧರಯಂತ್ರವೆಂತೆಂದರೆ ಭೂಮಿಯಲ್ಲಿ ಗೇಣು ಆರಂಗುಲ ಉದ್ದ ಚೌಕ 
ಮಾಗಿ ಹಳ್ಳಿವ ತೆಗೆದು ಆ ಹಳ್ಳದಲ್ಲಿ ಸಂಪುಟಸಿದ ಶ್ರಾವೆಯನಿರಿಸಿ ಆ ಶರುವೆ. 
ಮುಳುಗಿಯೂ ಮೇಲೆ ಎರಡಂಗುಲ ಪ್ರಮಾಣ ಪರ್ಯಂತ ಮಳಲ ತುಂಬಿ 
ಮೇಲೆ ಕಾಡ ಬೆರಣಿಯ ತುಂಬಿ ಪುಟವ ಹಾಕುವುದು, ಇದು ಭೂಧರಯಂತ್ರ 
ವೆನಿಸಿಕೊಂಬುದು (ಕೈ ದೃಷಾ” 1, 6೬)- [ಸಂ.] 

ಭೂಧವ (ನಾ). ಅರಸು; ರಾಜ: ಅವನಿಪತಿ ಕೇಳ್ತನ್ನ ನಿಜಭಾಗ್ಯವನು 
ರಕ್ಷಿಸಿಕೊಂಬುದಕೆ ಭೂಧೆಪರ ವಿಶ್ವಾಸತ್ವ ಬೇಕೆಲ್ಲರಿಗೆ (4ನ್ನುಣ- ೪-೨೦). 

[ಸಂ.] 

ಭೂಧ್ರ (ನಾ). ಬೆಟ್ಟ ; ಪರ್ವತ ; ತತ್ವೃತಾಹವಲ್ಲರಿ ರವಿರೋಚಿಯೆಂಬ 
ವಿಷದಿಂ ವಶದಿತ್ಕನೆ ಪರ್ಬಿ ಪೆತ್ತುದೋ ಖರಕರಪ್ಪಷ್ಟಮಂ ಕನಕಭೂಧ್ರ 
ಬೃಡತ್ಸಳೆಮಂ ಮಹೀಶನಾ (0.34. 1»): [ಸಂ] 

ಭೂನಾಗ (ನಾ). ೧. ಭೂವಿಂಯನ್ಲಿರುವ ಒಂದಂ ಬಗೆಯ ಹುಳು; 
ಎರೆಹುಳು : ಭೂನಾಗನಾಕೃತಿಯೆನು ವ್ಯಾಳೇಶನೆ ಹೋಲಿಸಿದರೆ 
'ವ್ಯಾಳೀಶನಾಗಲಟ್‌ವುದೆ (81ನ- ೩೨೪); ಶಂಬೂಕ ಮಾತೃವಾಡಿ ಶಂಖರುಕ್ತಿ 
ಗಂಡುವಾಳ ಜಲೂಕ ಭೂನಾಗಾ ಪಾದೋದರಕ್ರಿಮ್ಯಾದಿ ದ್ವೀಂದ್ರಿಯಗಳ್‌ 
(ತತ್ತೃತ್ರ. ೪0). ೨. ಒಂದು ಬಗೆಯ ಮರ: “ಭೂಮಿಲತಾ- 
ಭೂನಾಗ” (1೩0- 602); ಬೆಟ್ಟದಾವರೆಮರಂ ಭೂನಾಸ ಚಾಂಪೇಯಮು' 
೬೬ ಇರ್ಕಂ (ಕಬ್ಮಾಕ, ೬-೪). ೩. ಪಾದರಸದಂತಿರುವ ಒಂದು 
ಬಗೆಯ ಧಾತು ; ಕ್ಲಿತಿನಾಗ : “ಭೊಜುತು - ಭೂನಾಗ`` (ಓಿ೩೦- 000)- 

'ಭೂನಾಗಕಲ್ಕ - ಭೂನಾಗವನ್ನು ಸೇರಿಸಿ ಮಾಡಿರುವ 

ಗಷ್ಟಿನಂತಹ ಔಷಧದ್ರವ್ಯ : ಭೂನಾಗಕಲ್ಕ ಒಂದು ಹಲ, ಮೆಣಸ, 


ನಾಲ್ಕು ಹಲ, ಬೆಳ್ಮುಳ್ಳಿ ವಂದು ಹಲ ಮೂರನು ಕಲ್ಕವ ಮಾಡಿ 
(04530). [ಸಂ.] 
ಭೂನಾಗಸತ್ವ (ನಾ). ೧. ಎರೆಹುಳುವಿನ ಸಾರ. ೨. ಪಾದರಸದಂತಹ 


೬೭೭೩ 


10 


25 


35 


ಭೂಪತಿ 


ಒಂದು. ಬಗೆಯೆ ಧಾತುವಿನ ಸತ್ವ: ಗರುಡಪಂಚಾಕ್ಷರಿಯ ಮಂತ್ರೋ 
ಚ್ವರಣೆಯಲಿ ಭೂನಾಗಸತ್ವದ ಬೆರಳ ಮುದ್ರಿಕೆಗಳಲಿ . . . ವಿಷಸಂಹರಣ 
ವಿವಿಧೋಪಾಯದಲಿ ನೃಪವರರು ನಂದುವು (ಕುಣ್ಮಕ. ೨೬-೨೨): 
p ಎರೆಹುಳುವನ್ನು ಸುಟ್ಟು ಆ ಭಸ್ಮವನ್ನು ಹಾವಿನ ವಿಷದ 
ಪರಿಹಾರಕ್ಕಾಗಿ ಉಪಯೋಗಿಸುತ್ತಾರೆ ಎಂದು ಹೇಳಲಾಗುತ್ತದೆ. 
ಭೂನಾಗವೆಂದರೆ. ಭೂಮಿಯಲ್ಲಿ ಸಿಗುವ ಪಾದರಸದಂತಹ ಒಂದು 
ವಸ್ತು. ಇದಕ್ಕೆ ವಜ್ರವನ್ನು ನಾಶಪಡಿಸುವ ಗುಣವಿದ್ದು, ಇದರ 
ಸತ್ವವು ನಾಗರಹಾವಿನ ವಿಷವನ್ನು ಪರಿಹರಿಸುತ್ತದೆ ಎಂಬ ಬೇರೆ 
ರೀತಿಯ ವಿವರಣೆಯೂ ಇದೆ. [ಸಂ.] 

ಭೂನಾಥ (ನಾ). ಭೂಮಿಯ ಒಡೆಯ ; ಅರಸ ; ರಾಜ: ಭೂನಾಥಂ 
ಮದ್ರರಂಜನನಿಂತೆಂದಂ (ಕಂಕಣ. ೧-3೦ ನ): ಇಳೆಯ ಭೂನಾಥರೊಳು 
ಸತ್ಯರಾರೆಂದು ಬೆಸಗೊಂಡಡೀ ನಾಡ ಮಾತು ಮಾಜುತ್ತರೆವೆ (3483. 3-04): 

[ಸಂ.) 

ಭೂನಿಂಬ (ನಾ). ಒಂದು ಬಗೆಯ ಸಸ್ಯ : ನೆಲಬೇವು : `ಕಿರಾತತಿಕ್ತಃ, 

ಭೂನಿಂಬ;, ಅನಾರ್ಯತಿಕ್ತ; --೩ ನೆಲಬೇವು, ಇದರಲ್ಲಿ ದೇರಾವರವನ್ನೇ 
ಇಯಿತವೆನ್ನುವರು” (ಸ್ಮಾಂತಿ ೨೩); ಭೂನಿಂಬ . . . ಕಷುಯವಿಕ್ಕಿ 

ಕೊಡಲು - - - ಪುರಾಣಜ್ವರ ಸಹ ಮಾಣ್ಣುಂ (492 0೫). [ಸಂ,] 

ಭೂನೆಲ್ಲಿ (ನಾ). ಒಂದು ಬಗೆಯ ಗಿಡ: ನೆಲನೆಲ್ಲಿ ಗಿಡ : “ತಾಮಲತಿ- 
ಭೂನೆಲ್ಲೀಗಿಡ” (ಗಂಗಾತು. 080). [ಭೂ * ನೆಲ್ಲಿ] 

ಭೂಪ (ನಾ). ೧. ಭೂಮಿಯನ್ನು ಪಾಲಿಸುವನು; ದೊರೆ; ಅರಸ ; 
“ರಾಜು, . ಎ ಭೂಪಃ, ಮಹೀಕ್ಷಿತ್‌ ೭ ಪ್ರಜೆಗಳನ್ನು ಸಲಹುವ ಕ್ಷತ್ರಿಯ 
ನಾದ ಅರೆಸಿಗೂ. . , : ದಿವಾನ ಮುಂತಾದವರಿಗೂ ಹೆಸರುಗಳು” 
(ಸಂತ. ೨49): ನಿನಗವಿತಾಯಿರವಾದುದೆ ವೆ ಸೈರಿಭೂಪರಿಂ (ಶಂಶಕಾ -0೬-೬೪); 
ಭೂಪರಿಗೆ ಬಡಪಾರುವರಿಗೆತ್ತಣದು ಸಖತನವೆಂದನಾ ದ್ರುಪದ (ಕಪಾಲ, 
೬-೩); ಭಾಪುರೇ ಜಗದೀಶ ತಪಸಿಯ ರೂಪದಲಿ ತಲೆಗಡಿದೆಯೆಂದಾ 
ಭೂಪರೆಲ್ಲರ (ಕಕಿರಾ. ೪-೪೭). ವಿ, (ಆಲಂ) ತನ್ನ ಇಚ್ಛೆಯಂತೆ 
ನಡೆಯುವವನು; ನಿರಂಕುಶವ್ಯಕ್ತಿ : ಅವನು ಭೂಪ, ಕುಡಕ, ಕಳ್ಳ, 
ಘಾಟಿ, ಬೇಟೆಗಾರ (ತು6೫, ೬೪); ಹಣ ತೆಗೆದುಕೊಂಡೇ ಬಂದಿದ್ದ ಭೂಪ 

೩. [ಗಣಿತ] ಹದಿನಾರು ಎಂಬ ಸಂಖ್ಯೆಯ 


ನಾರೋರೀ, ೨೦೩) 


ಸಂಕೇತ 
ಭೂಪಮಾಂಧಾತ- ರಾಜರ ಮಧ್ರದಲ್ಲಿ ಮಾಂಧಾತಚಕ್ರವರ್ತಿ 
ಯಂತೆ ಹೆಸರಾಂತವನು ; ಬಹಳ ಪ್ರಸಿದ್ಧನಾದವನು; ಒಂದು 
ಬಿರುದು: ತದಗ್ರಜಂ ಸಮಸ್ತಭುವನಜನವಿಖ್ಯಾತಂ ಚಾಳುಕ್ಕುನ್ವಯ 
ಪ್ರಸೂತಂ ಪರಿಜನಪಂರಿಜಾತಂ - ಭೂಪಮಾನ್ವಾತಂ (3929. ಸಸ, Lo-6; 
1160) [ಸಂ.) 
ಭೂಪಟ (ನಾ). ಭೂಮಿಯ ಪ್ರಕೃತಿಲಕ್ಷಣಗಳನ್ನು, ರಾಜಕೀಯ 
ವಿಭಾಗ ಮೊದಲಾದ ವಿವರಗಳನ್ನು ಗುರುತಿಸಿರುವ ನಕ್ಷೆ.-ಪಟ; 
ಭೂಪಟಗಳಲ್ಲಿ ಒಂದು ಖಂಡದ ಅಥವಾ ದೇಶದ ಆಕಾರವನ್ನು ಸಾಕಾದಷ್ಟು 
ದೊಡ್ಡವಾಗಿ ಬರೆದು ಬೇಕಾದಷ್ಟು ವಿಷಯಗಳನ್ನು ಗುರುತು ಮಾಡಿ ಏಕ 
ಕಾಲದಲ್ಲಿ ಕಣ್ಣಿಗೆ ಕಾಣುವಂತೆ ತೋರಿಸಬಹುದು (ಕೂರಕೆ. 1, ೨೭; ಈ 
ಶೇಬೆಗಳನ್ನು ನೋಡಿದ ಕೂಡಲೆ ಭೂಪಟವನ್ನು ನೋಡಿರುವ ಯಾರಿ 
ಗಾದರೂ ಆಕ್ಷಾಶ ರೇಖುಂಶಗಳ ನೆನಪು ಬರುತ್ತದೆ (ನಕ್ಷತ್ರ. ೩೨). [ಸಂ.] 
ಭೂಪತಿ (ನಾ). ೧ ದು ಭೂಪತಿಯ 
* ತನ್ನನಾವಗೆಯುರಿಯಬ್ಬವೋಲಳುರೆ 
ತ ಖಡ್ಗದಲೀತ ಪರಿಘದಲೀತ 


ಭೂಪ ೧: ಮಗನಟ: 


ತಿಗಜುಹಿದನು ವಿದುರ (ಕಶ್ಮಾಳ-೩-೨೪); 


ಭೂಪತಿಮಾತ್ರೆ 


ಪಾಪಿಯಾಡವ ಭೂಪತಿಯಾದಾನೇ ? (ಗಾರ). ೨- - ಭೂಪ ೨: ಆ 
ಭೂಪತಿ ಎಲ್ಲಿಗೆ ಹೋಗಿದ್ದಾನೆಂಬುದು ಅವನ ತಾಯಿಗೂ ಗೊತ್ತಿರಲಿಲ್ಲ 
(ಉಳ. 309). ೩. ಹಿಮಾಲಯ ಪರ್ವತದಲ್ಲಿ ದೊರಕುವುದೆನ್ನ 
ಲಾದ ಗಡ್ಡೆಯುಳ್ಳ ೈ ಒಂದು ಬಗೆಯ (ಔಸಧೀಯಗುಣವೆಳ್ಳ) 
ಸಸ್ಯ : 'ಭೂಪತಿಮಾತ್ರೆ' ಪರಾ. [9-1 

ಭೂಪತಿಮಾತ್ರೆ (ನಾ). [ವೈದ್ಯಶಾ] ಭೂಪತಿ ಇಂಬ ಸಸ್ಯದಿಂದ 
ತಯಾರಿಸಿದ ಒಂದು ಬಗೆಯ ಗುಳಿಗೆ : ಭೂಪತಿಮತ್ರೆಯನು ಮೆಣಸು 
ಚವ್ಯ ಜೇನುತುಪ್ಪಸಲ್ಲಿ ಸೇವಿಸಲು ಮಾಣ್ಗು (ನಾಭಿವಾತಲಕ್ಷಣ) (ಪಾತಾತ- 
08-೬೩). [ಸಂ. ಭೂಪತಿಮಾತ್ರಾ] 

ಭೂಪಥ (ನಾ). ಭೂಮಿಯು ಸೂರ್ಯನನ್ನು ಸುತ್ತುವ ಮಾರ್ಗ : 
ಭೂಮಿ ಸೂರ್ಯನ ಸುತ್ತಲೂ ಸುತ್ತಿ ಬರುವ ದಾರಿಗೆ ಭೂಪಥವೆಂದು 
ಹೆಸರು (ಕೂಂನ, 08); ಸೂರ್ಯನನ್ನು ಬಳಸಿರುವ ಭೂಪಥ ಒಂದೇ ಸಮ 
ತಲದಲ್ಲಿದೆ (೫೫. ೦೬). [ಹಂ.] 

ಭೂಪದಿ (ನಾ). ಒಂದು ಬಗೆಯ ಮಲ್ಲಿಗೆ : “ತೃಣಶೂನ್ಯಾ- ಮಲ್ಲಿಕಾ, 
'ಭೂಪದೀ: ಶೀತಭೀರುಃ- ೪ ಮಲ್ಲಿಗೇಗಿಡದ ಹೆಸರುಗಳು” (ಸಿರ್ಯಾಂತಿ- ೦೨೮)- 

[ಸಂ. ಭೂಪದೀ] 

ಭೂಪಾಲ, ಭೂಪಾಳ (ನಾ). ೧. ಭೂಮಿಯನ್ನು ಕಾಪಾಡುವವನು ; 
ಅರಸು ; ರಾಜ : ಜಾತಮಾತ್ರಕೆ ಜನನ ಮರಣದ ಭೀತಿ ಬೆಂಬಿಡದಂತೆ 
ಗೋತ್ರಜಭೀತಿ ಭೂಪಾಲರಿಗೆ ಹಿರಿದಹುದೆಂದನಾ ಶಕುನಿ (ಕು್ಮೀ: 
6-96). ಭೂಪಾಳ : ೧. ಏಕಾಕಿಯೆ ಆಗಿ ದೇವ ರಿಪುಭೂಪಾಳರ್ಕಳೊಳ್‌ 
ಕಾದುವೈ (ಕಕಣ: 04-30), ವಿ. [ಸಂಗೀತ]ಒಂದು ರಾಗದ ಹೆಸರು: 
ಭೂಪಾಳಾದಿ ರಾಗಂಗಳ್‌ (ಗಂ. ೦೯೭-೧೬). [8] 

ಭೂಪಾಳ `ಭೂಪಾಲ' ನೋ. 

ಭೂಪಾಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಮನುಜರು 
ಭೂಪಾಳಿ ಧನ್ಯಾಸಿಗಳ ಪಾಡೆ ಇನ ಮೂಡವೆಟ್ಟಿನೊಳ್‌ ಮೂಡೆ (8:ನಂಶಂ- 
0೬-89) ; ಬಳಿಕ ಸಮಸ್ತರಾಗಂಗಳೊಳಗೆ ರಾಮಕ್ರಿಯೆ ಭೂಪಾಳಿ . . . 
ಮಧ್ಯಮಾಜತಿ ಯೆಂಬ ಮೂವತ್ತಾಆು ರಾಗಂಗಳೇ ಮುಖ್ಯಮಾಗಿ (೧ನ. 
೨೩೪) ; ಸಂಗೀತಚಯದಿಂದೊಲಿದು. ರತಿವೆತ್ತು ಭೂಪಾಳಿಯಂ ಪಾಡೆ 
(ಕನಮೋ- ೦-೩೦) - [ಸ9. ಭೂಪಾಲೀ] 

ಭೂಪುಟ (ನಾ). [ವೈದ್ಯಶಾ] ಔಷಧಿಗಳನ್ನು ನೆಲದಲ್ಲಿ ಪುಟಕ್ಕೆ ಹಾಕು 
ವುದು: ಹಾವುಮೆಕ್ಕಿಕಾಯಿಗಳನ್ನು . - . ಏಳು ದಿನ ಭೂಪುಟದನ್ಲಿರಿಸಿ 
ತೆಗೆದು - - - ಒಂದೊಂದು ಹೋಳ ಮೆಲ್ಲಲು ಕೆಮ್ಮು ಉಬ್ಬಸ ಪರಿಡರ 
(94. 300); ತಾಪಿಸುತೆ ತಣಿಯಿಸುತೆ ಕುಲುಕಿಸುತೆ ಯತುವೈದ್ಯ ಭೂಪುಟದಿ 
ಜೀವರಸಗಳ ಪಚಿಸುವಂತೆ (ಶುಂಕುಕ- ೦೩) - [xo] 

ಭೂಪುತ್ರಿ (ನಾ.) ಭೂಮಿಯ ಮಗಳು ; ಸೀತಾದೇವಿ: 
ಸಂನ್ಕಾಸಿಯೆಂದಡಿಯುಟ್ಟಿಳ್‌ ದಶಕಂಶನುಯ್ದ್ಹಿವಳನಂದಾಯುಷ್ಯಮಂ 
ನೀಗಿದಂ (ಸೋಮೇಶ. 9೩) - [ಷಂ ಭೂಪತ್ರೀ] 

ಭೂಪೇಂದ್ರ (ನಾ). ರಾಜರುಗಳ ಒಡೆಯ ; ಚಕ್ರವರ್ತಿ : ಭೂಪೇಂದ್ರ 
ಬೆಸಸು ಬೆಸಸೆಮ್ಮಂ ನೀನೆಂದುದನೆ ಬಯಸಿ ತೀರ್ಚಲ* ಬಂದೆವು (ಶಾಂತಿ. 
೯-೬೦); ಮಾತೃನಿಕಟದರ್ಭಕನಾದಂ ಸಾಂದ್ರಾನಂದಮನಾ ಭೂಪೇಂದ್ರನ 
ಹೃನ್ನಯನಜಲರುಹಕ್ಕೊದವಿಸಿದಂ (ತಂರ್ರ ಶ್ರ: [ಸಂ.] 

ಭೂಪ್ರದಕ್ಷಿಣ (ನಾ). ಭೂಮಿಯನ್ನು ಸುತ್ತು ಹಾಕುವುದು: ನೂಜೀ 
ಪೃತ್ತು ವೇಳೆ ಭೂಪ್ರದಕ್ಷಿಣವ ಮಾಡಿದರಿಲ್ಲ ಕಾಣಿರಣ್ಣ (ಸಿರ್ಧೇವ- ೮೫-೨೩೪). 

[ಸಂ.] 

ಭೂಪ್ರದಕ್ಷಿಣೆ (ನಾ). - ಭೂಪ್ರದಕ್ಷಿಣ : ದೇವಸ್ಥಾನವನ್ನು ಮೂರು 

ಸಲ ಪ್ರದಕ್ಷಿಣೆ ಮಾಡಿದರೆ ಮೂರು ಸಲ ಭೂಪ್ರದ್ಧೂಣೆ ಮಾಡಿದಷ್ಟು 


ಭೂಪತ್ರಿ | ೩5 


೬೭೭೪ 


16[ಭೂಭರ (ನಾ). ೧. ಭೂಮಿಯ ಹೊರೆ,- ಭಾರ: 


ಭೂಭೃದ್ಧರ 
ಪುಣ್ಯ ಬರುತ್ತದೆ ಎಂದು ಹೇಳುತ್ತಾರೆ (ಕೂ). [ಸಂ. ಭೂಪ್ರದಕ್ಷಿಣ] 
ಭೂಬಲ (ನಂ). ೧. ರಾಜನಿಗಿರುವ ರಾಜ್ಯದ ಬಲ, - ಶಕ್ತಿ : 
ಬಲಕ್ಕೆ - ಆಳ್ವಲ - - , ಭುಜಬಲ: ಭೂಬಲ (ಕರರ. ೨೯೭ ಶ್ರದೋ)- 
೨. [ಜ್ಯೋತಿ] ಜಾತಕನ ಅಧೀನಕ್ಕೆ ಬರುವ ನಿವೇಶನ, ಜಮಾನು 
ಮುಂತಾದುವುಗಳಿಂದ ಒದಗುವ ಸುಖ ಇತ್ಕಾದಿ ; ಆ ಪ್ರತಾಪ 
ಚಕ್ರವರ್ತಿ ಸಿಂಘಣರಾಯನೆಂ್ಬಬ ಯಾದವನಾರಾಯಣನ ಅವತಾರಕ್ಕೆ 
ತಾರಾಬಲಂ  ಅಯಿಶ್ವರ್ಯ್ಯಕ್ಕೆಯಾದಿತ್ಯಬಲಂ ಚತುರೋಪಾಯಕ್ಕೆ 
ಚಂದ್ರಬಲಂ ಭೋಗಕ್ಕೆ ಭೂಬಲಂ ದಿಗುವಿಜಯೋದ್ಯೋಗಕ್ಕೆ 
ಯೋಗಿಣೀಬಲಂ (4994. xx; ೨೨3-00; 3244). Ize.) 
ದಿತಿಸುತರಂ 
ಕಂಸಾದ್ಯರನತಿಬಲರಂ ಕೊಲ್ವೆನಿಟಿಪುವೆಂ ಭೂಭರೆಮಂ (ಗಂ: ೦-೬೮). 
೨. ರಾಜ್ಯವನ್ನು ಆಳುವ ಹೊಣೆ; ರಾಜ್ಯಭಾರ: ಸುತನೊಳಜಿತಂ 


ಜಯಂ ವಿಶ್ಲೈತಮಂ ಭೂಭರಮನೆಯ್ದೆ ಯೋಜಿಸಿ ನಿಶ್ಚಿಂತತೆಯ 
ನೊಳೆಕೆಯ್ದಂ (ಕಂ್ರಫ್ರ- ೬-4). [ಂ.] 
15| ಭೂಭಾಗ (ನಾ): ಭೂಮಿಯ ಭಾಗ, ಪ್ರದೇಶ: ಭೂಭಾಗ 


ನಭೋವಿಭಾಗವರಮಳ್ಳುಆ ತಲ್ತಿಣಾದರ್‌ ವಿರೋಧಿಗಳ (ಕುಕಣ. 
90-0೪೦); ಪ್ರವಿಲಸದ್ದಾಕ್ಸುಂದರೀಕುಂಕುಮಾಂಕಿತಕೇಳೀಭವನಾಚಿರೋ 
ಪಮಮುಖಂ ಭೂಭಾಗದೊಳ್‌ ನಾಕಿಗಂ (ಇಣ್ಯನ. ೬೬) ; ಭೂಭಾಗದ 


ಕೆಲವು ಕಡೆಗಳಲ್ಲಿ ತುಂಬಾ ಶೀತ (ಉಂಶ್ರ. 3. ೨೦)- [೫೨.] 
= ಭೂಭರ ೧: ಭೂಭಾರಚ್ಛೇದವಿನೋದಿ 
ಮಗೀಗಾನಂದಸಂದೋಹಮಂ (2೫ರ. ೦). [ಸಂ,] 


ಭೂಭಾರಕ (ನಾ). ಭೂಮಿಗೆ ಭಾರವಾಗಿರುವವನು : ಸದುಚಾರ 
ಸದೃಕ್ತಿಯಿಲ್ಲದವರನೊಲ್ಲನಯ್ಯಾ wre ನಿಚ್ಚಃ ನಿಚ್ಚ ಪ್ರಾಯಶ್ಚಿತ್ತರನೊಲ್ಲ 


`` ಕೂಡಲಸಂಗಮದೇವ ಭೂಭಾರಕರ (04, ೬೩೨). [ಸಂ.] 
೫8 |ಭೂಭಾರಕತನ (ನಾ). ಭೂಮಿಗೆ ಭಾರವಾಗುವಿಕೆ : ಪೊಡವಿಪನ 


ರಾಘವನ ಧನುವಿಂ ಕಡಿವಡೆದುಳಿದ ಗಂಧಮಾದನದಡರುವಿಕೆ ಶಾನೆನಿತು 

ಭೂಭಾರಕತನದ ಮಾತು (018. ೧6-೩೦). [ಭೂಭಾರಕ 4+ - ತನ] 
ಭೂಭುಜ (ನಾ). ದೊರೆ; ಅರಸಂ; ರಾಜ : ಕ್ಷಿತಿಯೊಳಗುಳ್ಳೆ ಭೂಭುಜರ. 

ಬಿತ್ತು ಮೊದಲ್ಲಿಡೆ ಮುನ್ನಮೇಕವಿಂಶತಿ ಪರಿಸಂಖ್ಯೆಯಿಂ ತವಿಸಿ (ಕಂ೭0. 

೨-೪೫); ಚಿತುರಬ್ಬಿ ಮೇಖರುವಳಯಿತ ಭೂಮಿಗಾದನೆಅಕಿಯಂ .., , 

ಶೂದ್ರಕನೆಂಬ ಭೂಭುಜಂ (ಗಂ. ೪); ರಾಜ್ಯಮನಾರಾಳ್ದರೊ ಪದ್ಮ 

ರಾಜನವೊಲುರ್ವಿಭಾಗದೊ೪್‌ ಭೂಭ: * (ಕಷ್ಮಭಿ- ೩-೨೦). 

[ಸಂ, ಭೂಭುಜ್‌] 


ಭೂಭೃತ್ತು (ನಾ). ೧. ಬೆಟ್ಟ; ಪರ್ವತ: ಎಸ್ತಲೆಂದಲಯದು 
ಮಹಾಗಜ ಮುತ್ತಿದಾ ದ್ವಿಪಕರಗಳನು ಭೂಭೃತ್ತಟದ ಹೆಬ್ಬಾವುಗಳ 
ಹೋಲಿಕೆಯೊಳೊಪ್ಪಿದುವು (ತಿಮ್ಮ. ೩-೬೬). ೨. ಅರಸಂ; ರಾಜ ; 


ಅಂತು ಪಾಂಡುರಾಜನಧಿಕತೇಜನುಮವನತವೈರಿ;ೂಭೃತ್ತಮಾಜನುಮಾಗಿ 
ನೆಗಲುತ್ತಿರ್ದಂ (ಶುಕ್ರ. 0-000 2). ೩. ಎಷ್ಟು. ಸ [ಗಣಿತ] 
ಏಳು ಎಂಬ ಸಂಖ್ಯೆಯ ಸಂಕೇತ. [ಸಂ. ಭೂಭೃತ್ತ] 


40 ಭೂಭೃದ್ವರ (ನಾ). ೧. ರಾಜರಲ್ಲಿ ಶ್ರೇಷ್ಠನಾದವನು; ರಾಜಶ್ರೇಷ್ಠ : 


ಅಂತಿರ್ಪ ಭೂಭ್ಯದ್ವರನೊಳ್‌ ಸೈಪಿನ ಬಿತ್ತಿನಂತೆ ಶ್ರೀಮತಿಯೆಂಬೊಂದು 
ಪೆಣ್ಮಣಿ ಪಟ್ಟಿದುದು. (6ಕ್ಮತ. 2-೨೫). ೨. ಬೆಟ್ಟಿಗಳಲ್ಲಿ ಶ್ರೇಷ್ಠ 
ವಾದುದಂ. ೧, ೨: ಪದುಮದ ಸಿರಿಯನು ದೊರೆಕೊಳುತ ಮತ್ತದೆ 
ಸಿನಿಯನೆ ಸೋಲಿಸುತ ಭೂಭ್ಸದ್ವರರಾ ತಲೆಯಲೆ ಮೆರೆಯುತ 
ಮೇಣಮರರ ಶಿರಭಾಗದಲಿ ಆ ಎರಡೂ ದಿನಪನ ಪಾದಗಳು ಸೌಖ್ಯವ 
ತರಲೆದುಗನವರೆತ (ಕೃಶ್ಕಾರೋ.- ೯೬)- [ಇಂ] 


ಭೂಭೃನ್ನಾಥ 


ಭೂಭೃನ್ನಾಥ (ನಾ). ೧. ರಾಜರುಗಳೆ ಒಡೆಯ ; ಚಕ್ರವರ್ಶಿ. 
೨. ಪರ್ವತಗಳ ಒಡೆಯ ; ಹಿಮಾಚಲ. ೧.೨: ವಿಪುಳತರಕಟಕ 
ಸುದ್ಯದ್‌ದ್ವಿಪಹ[ರಿ] ಮಹಿಪೀನಿಷೇವ್ಯನುನ್ನತಪಾದಂ ವೃಪನೀತ ಶ್ರೀಫಲದಂ 
ವಿಪರೀತಕನಪ್ಪನಂತು ಭೂಭೃನ್ನಾಥಂ (ಕರಾ. ೩-900). [ಸಂ.] 
ಭೂಭ್ರಮಣ (ನಾ). ೧. ಭೂಮಿಯನ್ನು ಸುತ್ತುವುದು; ದೇಶಸಂಚಾರ 
ಮಾಡುವುದು. ೨. ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವಿಕೆ: 
ಇನ್ನು ಒಂದು ದಿನಕ್ಕೆ ೨೪ ಘಂಟೆಗಳು, ಒಂದು ಭೂಭ್ರಮಣದ ಕಾಲ 
ಇದಕ್ಕಿಂತ ಸುಮಾರು ೪ ನಿಮಿಷಗಳು ಕಡಮೆ ಎಂಬ ವಾಕ್ಕಗಳಲ್ಲಡಗಿರುವ 
ಸಂಬಂಧವನ್ನು ತಿಳಿದುಕೊಳ್ಳಬೇಕಾಗಿದೆ (ಕತ. «): [ಸಂ.) 
ಭೂಮ (ಗು). ೧. ಅತಿಶಯವಾದ ; ಮಹತ್ತರವಾದ: ಕೈಕೊಳ್ಳೆ 
ನೊಂದನೀ ಭೂಮಸಾಧನೆಗಳಲಿ ಮೇಲಾದುದಂ ! (ಶ್ರೀಣತೂ. ೬೨೪-೪36): 
(ನಾ). ೨. ಹೆಚ್ಚಳ ; ಅತಿಶಯ ; ಸಮೃದ್ಧಿ : ಅಲ್ಪ: 
ಹಿರಿದೋ ಕಿಂದೋ ಸಿಹಿಯೋ ಕಹಿಯೋ (98೪. ೩೦-೦); ಶ್ರೀ 
ಐಹಿಕವ್ಯಾಪಾರದ ತ್ಯಾಗದಲ್ಲಿಯೂ ಭೂಮವಾದ ದರ್ಶನವನ್ನೇ ಪಡೆದಿದೆ 
ಕವಿಯ ಹೃದಯ (ಣನ: ೬). ೩. ಮದುವೆಯ ದಿನದಂದು 
ವಧೂವರರೂ ಎರಡುಕಡೆಯ ಬೀಗರೂ ಒಂದೇ ಪಂಕ್ತಿಯಲ್ಲಿ 
ಕುಳಿತು ಮಾಡುವ. ಭೂರಿಭೋಜನ,-ಮೃಷ್ಟಾನ್ನದ ಊಟ ; 
ಈರ್ವರನು ಸ್ಮಿರದಂಪತಿಗಳೆನಿಸಿ ನಿಜಮಂದಿರಕೆ ಕರೆದೊಯ್ದು ಸದ್ಗೋತ್ರ 
ಮುತ್ತೈದೆಯರ್ವೆರಸಿ ಭೂಮಾದಿಗಳನು ತೀರ್ಚ. (ನನನೋ.. ೩೪-೦); 
ಭೂಮ ಮಾಡುವ ಲಗ್ನದ ನೇಮವ ಮುಂದೊರಿಸೆ ಕಾಮಿನಿಯರು ತಂದರು! 
ಸಾಹಿತ್ಯಪದಗಳ ಪ್ರೇಮದಿ ಹಾಡಿ ಹರಸಿದರು (ಸರ್ಕಫಿ. ೨0-08) ; ಓಲಗ 
ಊದಿಸಿ ಭೂಮ ಹಾಕಿದ್ದು ಮುಗಿದು ಹೋಯಿತು! (804. ೪೪). 
೪. ಆಹಾರ ; ಹೋಮ ಸಾಕು ಭೂಮ ಬೇಕು ಭೂಜೇವಿಯ ಬೇಡಿಕೆ 
(86%. 36-0). ೫. ವಿರಾಟ್ಬುರುಷ ; ಪರಮಾತ್ಮ: ಪರಬ್ರಹ್ಮ: 
ಎಲ್ಲಿ ಮತ್ತೊಂದನ್ನು ಕಾಣುವುದಿಲ್ಲವೋ . . . ಮತ್ತೊಂದನ್ನು ಅರಿಯುವು 
ದಿಲ್ಲವೋ ಅದು ಭೂಮವು (೨್ರಶ್ಮಂಾ- 0೪೪); ವ್ಯಕ್ತಿಯಾದವನು ತನ್ನ 
ಜೀವನದ ಎಲ್ಲ ವ್ಯಮಾರಗಳಲ್ಲೂ ಭೂಮದರ್ಶನದ ಸಾಹಸಕ್ಕೆ ಪ್ರಯತ್ನಿಸ 
ಬೇಕು (ಜು೫6- ೨ ೫); ಅವರು ಭೋಗವೈಭವಗಳ ನಡುವೆ ಬಾಳಿದರೂ 
ಅವರ ದೃಷ್ಟಿ ಅಪರಾಚೆಗಿರುವ ಭೂಮದೆಡೆಗೆ (ತ0ಕೀ- ೬೦)- ೬. ಭೂಮಿ; 
ಧರಣಿ- 
ಭೂಮದ ಪದ ಭೂಮದ 
ಕಡೆಯ ಬೀಗರು ವಿನೋದಕ್ಕಾಗಿ 
ರೋಪಣೆ ಮಾಡುತ್ತಾ ಹಾಡ-ನ ಹಾಡು.- ಜರೆಯುವ ಹಾಡು: 
ಕೆಲ ರಸೀರಮಣಿಯರು ಮರೆತಿರುವ ಊಟಣಿ ಪಾಡುಗಳನ್ನು ಭೂಮವ 
ಪದಗಳನ್ನು ನೆನಪು ಮಾಡಿಕೊಳ್ಳುವುದರ ಸಲುವಾಗಿ (6ಡಿ. 083). 
ಭೊಡುದ ಹಾಡುಎಭೂಮದ ಪದ ; p ವಧೂವರರಿಗೆ ಭೂಮದ 
ಸಂದರ್ಭದಲ್ಲಿ ಆರತಿ ಎತ್ತುವಾಗ ಕೃಷ್ಣ-ರುಕ್ಕಿಣಿ; ಶಿವ-ಪಾರ್ವತಿ 
ಮೊದಲಾದ ದೇವತೆಯರಿಗೆ ಹೊಂದಿಸಿದಂತೆ ಹೇಳುವ ವಿವರಣೆ 
ಗಳಿವೆ. ಆಧುನಿಕಸಮಾಜದಲ್ಲಿ ಮದುವೆಯ ಸಂದರ್ಭದಲ್ಲಿ 
ಹೇಳುವ `ಬೀಗರಹಾಡಿ' ಗೂ `ಭೂಮಂದ ಹಾಡು' ಎಂದು ಕರೆಯು 
ತ್ತಾರೆ: ಭೋಜನ ಮಾಡುತ್ತಿರುವಾಗ ಎರಡೂ ಪಕ್ಷದ ಸ್ತ್ರೀಯರು ಪರಸ್ಪರರ 
ಮೇಲೆ ಕೋಟಿಗಃ ಭೂಮದ ಹಾಡು ಹಾಡಹತ್ತಿದರು (ತು. 
83); ಸುಂದರಕ್ಕ ೇ ಭೂಮದ ಹಾಡಿನಲ್ಲಿ ಗಂಡಿನವರದ್ದೇ 
ಮೇಲುಗೈ ಆಂ (ವೈನಿ, ೨೩.  ಭೂಮದೂಟ ಮದುವೆಯ 
ಸಂದರ್ಭದಲ್ಲಿ ವಧೂವರರೂ ಎರಡು ಕಡೆಯ ಬೀಗರೂ ಒಂದೇ 
ಪಂಕ್ತಿಯಲ್ಲಿ ಕುಳಿತು ವಿನೋದದಿಂದ ಮಾಡುವ ಊ। ಸಿ-ಭೋಜನ: 


ಊಟ ಮಾಡುವಾಗ ಎರಡು 
ಪರಸ್ಪರರ ಮೇಲೆ ದೋಷಾ 


೬೭೭೫ 


10 


೩೩ 


ಭೂಮಾನ 


p ಈ ಸಂದರ್ಭದಲ್ಲಿ ವಧೂವರರ ಮುಂದೆ ಅಗ್ರದ ಬಾಳೆಯೆಲೆ 
ಗಳನ್ನು ಜೋಡಿಸಿ ರಂಗವಲ್ಲಿ ಮುಂತಾದುವುಗಳಿಂದ ಅಲಂಕರಿಸಿ, 
ಎಲೆಗಳಿಗೆ ಅನೇಕ ಬಗೆಯ ಅಡುಗೆಗಳನ್ನು ಬಡಿಸುತ್ತಾರೆ. 
ಈ ಸಮಯದಲ್ಲಿ ಎರಡು ಕಡೆಯವರೂ ವಧೂವರರಲ್ಲಿ ಸಲಿಗೆಯನ್ನು 
ಹೆಚ್ಚಿಸಲು ಪರಸ್ಪರರ ಎಂಜಲು ತಿನ್ನಿಸುವ ವಿನೋದ ನಡೆಯುತ್ತದೆ, 
ಆಗ ಹಾಡುವ ಹಾಡುಗಳಲ್ಲಿ 'ಬೀಗರ ಹಾಡು'ಗಳನ್ನು ಹೇಳುವುದೂ 
ಉಂಟು : ನಾನಿನ್ನು ಬರ್ತೀನಿ ದೇವರೂ . . , "ಉಂಟೇ, ರಾತ್ರಿ ಭೂಮ 
ದೂಟ ನೋಡಿಕೊಂಡು . . . '(ರೂಸೆಕ್ಸಿ. 08). [ಸಂ. ಭೂಮನ್‌] 

ಭೂಮಂಡಲ, ಭೂಮಂಡಳ (ನಾ)... ೧. (ಮಂಡಲಾಕಾರವಾದ್ಧ) 
ಭೂಮಿ : ಧರಣಿ: ಪಾಂಡುರಂಗನ ಭಸ್ತರಂ ಭೂಮಂಡಲದೊಳಗೆ 
ಸುಳಿವ ಜಂಗಮಮಂಡಳಿಗಳು ಕರಸಿದರು (೧೫ಫು ೪-೩); ಮಗನೆ ಸ£ಲ 
ಭೂದುಂಡಲಂ ದ್ವಿ ಜರದಲ್ಲವೆ (ಕರಣ. ೨-೩) ; ಈ ಭೂಮಂಡಲದ 
ಸುತ್ತಳತೆ ೨,೫೨.೦೦೦ ಸ್ಟೇಡಿಯಂ ಎಂದು ಅವನು ಕಂಡುಹಿಡಿದ 
(6425-೭). ಭೂಮಂಡಳ : ೨. ಸ್ಥಳ; ಎಡೆ; ಜಾಗ : ಪ್ರದೇಶ: 
ಭೂನಾಥಂ ಪೊಕ್ಕಂ ಛವ್ಯಾನಂದನಸಮವಸರಣಭೂಮಂಡಳಮಂ (೫ಂತಿಪು- 
6-೦೩೬). [ಸಂ. 

ಭೂಮಂಡಳ " ಭೂಮಂಡಲ ' ನೋ. 

ಭೂಮಂಡಳಪತಿ (ನಾ). ಭೂಮಿಯ ಒಡೆಯ ; ರಾಜ; ಭೂಮಂಡಳವಪತಿ 
ಬುಧಚಿಂತಾಮಣಿ ಜಿನಚಂದ್ರನಿರೆ ಸಭಾಮಂಡಳದೊಳ್‌ (ಉಕ: 6-0). 

[ಸಂ. ಭೂಮಂಡಲಪತಿ] 

ಭೂಮತೆ (ನಾ). ಹಿರಿಮೆ ; ಉದಾತ್ತತೆ ; ಮಹತ್ತ ಎ : ನಿನ್ನ ಈ ದಿವ್ಯ 
ನಿರ್ಲಕ್ಷ ತುನ್ನಿ ರತೆಯಂ ಭೂಮತೆಯ ಭವ್ಯತೆಯ ಬ್ರಹ್ಮ ಗಾಂಭೀರ್ಯಮಂ 
ದಯಪಾಲಿಸೆನಗೆ (8ಗ್ಗಿಕಂ.೬4)- [ಸಂ. ಭೂಮತಾ] 

ಭೂಮಧ್ಯಪ್ರದೇಶ (ನಾ). ಭೂಮಿಯ ಮಧ್ಯಭಾಗ : ಅಸ್ಟಾನಿಸ್ಥಾನ, 
ನೇಪಾಳ, ಲಾವೋಸ್‌ ಇಂತಹ ಭೂಮಧ್ಯಪ್ರದೇಶಗಳಿಗೇ(1404 3004. 
6988೭೯8) ಇತರ ರಾಷ್ಟಗಳ ಮೂಲಕ ರೇವುಪಟ್ಟಣಗಳಿಗೆ ಹಾದು 
ಹೋಗುವ ಅನುಕೂಲ ಒದಗಿಸುವುದರಲ್ಲಿ ಇಕಾಫೆಯು ವಿಶೇಷ ಆಸಕ್ತಿ 
ವಹಿಸಿದೆ. (ಕಸಂ. ೫೩). [ಸಂ.] 


ಭೂಮಧ್ಯರೇಖೆ (ನಾ). ಭೂಗೋಳವನ್ನು ಪೂರ್ವಪಶ್ಚಿಮವಾಗಿ 
0 


40 


ಎರಡು ಸಮಭಾಗಗಳಾಗಿ ವಿಭಜಿಸುವಂತೆ ಮಧ್ಯದಲ್ಲಿ ಕಲ್ಪಿಸಿರುವ 
ರೇಖೆ ; ಸಮಭಾಜಕವೃತ್ತ : * ಭೂಮಿಯ ಎರಡು ಧ್ರುವಗಳಿಗೂ 
ಸಮಾನದೂರದಲ್ಲಿರುವ ಭೂಮಿಯ ದೊಡ್ಡವೃತ್ತ ; ಸಮಭಾಜಕವೃತ್ತ್ಯ 
ವಿಷುವದ್ಭೃತ್ತ ; ನಿರಕ್ಷರೇಖೆ; ಭೂಮಧ್ಯರೇಖೆ " (೬44ರ: ೨010) ; 
ಭೂಮಧ್ಯರೇಬೆಯಿಂದ ಬಡಗಳ್ಕೂ ತೆಂಕಣಕ್ಕೂ ಹೋದ ಹಾಗೆ ಗುರುತಿನ 


ಚಿಕ್ಕಿಗಳು. - - ದೃಷ್ಟಿಗೆ ಬೀಳಹತ್ತ್ರುತ್ತವೆ (ಮುಂಂಯ- ೪-೬೭); ಭೂಮಿಯಂ 
ದಲ್ಲಿ ಸ್ವಲ್ಪ ಚಪ್ಪಟೆಯಾಗಿಯೂ, ಭೂಮಧ್ಯರೇಖೆಯ 
ಸಮಿಪದಲ್ಲಿ ಸ್ವಲ್ಪ ಉಬ್ಬಿಕೊಂಡೂ ಇದೆ (ಕೂಂರ-೩). 
[ಸಂ, ಭೂಮಧ್ಯರೇಖಾ] 
ಭೂಮಧ್ಯರೇಷೆ (ನಂ). ಇ ಭೂಮಧ್ಯರೇಖೆ :  ಭೂಮಧ್ಯರೇಷೆಯ 


ಮೇಲೆ ಯಾವಾಗಲೂ ಹನ್ನೆರೆಡು ತಾಸಿನ ದಿನಮಾನವಿರುತ್ತದೆ (ಮುಂಂಣು. 
೪-೬೭). [ಸಂ, ಭೂಮಧ್ಯರೇಷಾ] 
ಭೂಮಾನ (ನಾ). ೧. ಭೂಮಿಯ ತೂಕ ; ಓಜಾಯಿತರೋಜಿಯೊಲವರದ 
ಭೂಮವಾನಕ್ಕಂ ಸಕ್ಕಸಮನಾಗಿ ತೂಗಿದಂತೆ (ಅನತಿ. ೨-೩೦ 2). ೨. ಮಲ್ಲ 
ಯುದ್ಧದ ನಿರ್ದಿಷ್ಟವಾದ ಎಲ್ಲೆಯುಳ್ಳ ಸ್ಥಳ ; ಕಂಸ್ತಿಯ ಕಣ ; 
ಅಖಾಡ: ೯ರೊರ್ವರಂ ಮೂದಲಿಸಿ ನುಡಿಯುತ್ತುಮಿರ್ವರುಂ ಭೂ 
ಳ್‌ ಪರಿಯಲನುಗೆಯ್ವಾಗಳೆ (6ರ. ೧೧-೩೩ ನ). [ಸೆಂ.] 


ಭೂಮಾನುಭೂತಿ ೬೭೭೬ ಭೂಮಿಚ್ಛಿದ್ರನ್ಯಾಯ 
ಭೂಮಾನುಭೂತಿ (ನಾ). ಬ್ರಹ್ಮಸಾಕ್ಷಾತ್ಕಾರ : ಬ್ರಹ್ಮಾನಂದದ ಜ್ಞಾನಿಯ ಭೂಮಿಕೆಗೇರಿಸುವುದಕ್ಕೆಂತ . . . ಭಗವಲ್ಲೀಲೆಯಲ್ಲಿ ಭಕ್ತರ 
ಅನುಭವ : ಚೈತ್ರರವಿಯ ಸೌಂದರ್ಯವು. ತಿಮ್ಮಿಯಂತಹವಳಿಗೂ. ಕರ್ಮಯೋಗಕ್ಕೆ ಇಂಬು ಮಾಡಿಕೊಡುವುದಾಗಿದೆ (ರಹಿ. ೦೫); ಇಲ್ಲೆಲ್ಲಾ 
ಹೃದಯದಲ್ಲಿ ಭೂಮಾನುಭೂತಿ ಸಂಚಾರವಾಗುವಂತೆ. ಮಾಡಿತ್ತು ಲಾಲಿತ್ಯದಿಂದ ಭವ್ಮತೆಯವರೆಗೆ ವಿವಿಧ ಭೂಮಿಕೆಗಳಲ್ಲಿ ವ್ಯಾಪಿಸುವ 


(ಏುರಕು,360) ; ತನಗೆ ಆಧ್ಯಾತ್ಮಿಕಭೂಮಾನುಭೂತಿಯನ್ನು ನೀಡಿದ 
ಶ್ರೀಗುರುವಿನ ಐಹಿಕವ್ಯಾಪಾರದ ತ್ಯಾಗದಲ್ಲಿಯೂ ಭೂಮವಾನ ದರ್ಶನ 
ವನ್ನೇ ಪಡೆದಿದೆ ಕವಿಯ ಹೃದಯ (೫ಗೀ. ೬). [ಸಂ] 
ಭೂಮಾಲೀಕ (ನಾ). ಜಮಾನಿನ ಪೂರ್ಣಾಧಿಕಾರವನ್ನು ಹೊಂದಿರು. 
ವವನು ; ಭೂಸ್ವಾಮ್ಯವುಕ್ಳೆ ಗವನು : ಭೂಮಾಲೀಕರು ಜೀತದಾಳುಗಳಿಗೆ 
ಈಗಲೂ ಸ್ವಾತಂತ್ರ ಕಿ ನೀಡಲು ಇಷ್ಟಪಡುವುದಿಲ್ಲ (649). 
[ಭೂ 4 ಮಾಲೀಕ] 
ಭೂಮಿ (ನಾ). ೧. ಮನುಷ್ಯರು ವಾಸಮಾಡುತ್ತಿರುವ ಲೋಕ ; 
ಭೂಲೋಕ : ನಾನು ಭಕ್ತನುದಡೆ ನೀನು ದೆೇವನಾದಡೆ. . . ಭೂಮಿ 
ಯಾಕಾಶವನೊಂದುಮಾಡಿ ಚಂದ್ರ ಸೂರ್ಯರಿಬ್ಬರೆ ತಾಳವ ಮಾಡಿ ಆಡುವೆ 
(9೫೨. ೫೪-349) ; ಭೂಮಿಗೆ ಶರನಿಧಿ ಸೆಅಗೆಂಬನ ಮಾತಂತಿರ್ಕೆ (ದಕಳು. 
೨-೩1) ; ಭೂಮಿ ಒಂದು ದೊಡ್ಡ ಗೋಳದ ಹಾಗೆ, ಚಂಡಿನ ಹಾಗೆ ಇದೆ 
(6ೊಂಕ. 0). ೨, ನೆಲ: ವಿಮಾನ ಭೂಮಿಗಿಳಿಯಲು ಇನ್ನೂ ಇಪ್ಪತ್ತು 
ನಿಮಿಷಗಳಿವೆ (60). ೩- ಹೊಲ, ಗದ್ದೆ. ತೋಟ ಮೊದಲಾದುವು; 
ಜಮಿಾನು: ಕಪ್ಪು ಮಣ್ಣಿನ ಭೂಮಿಯನ್ನು ವರ್ಷೇ ವರ್ಷೇ 
ಉಳುವ ಅಗತ್ಯವಿರುವುದಿಲ್ಲ (ಕನು. ೪) ; ಭೂಮಿ ಮಾರಿ ನಾಮ ಹಾಕಿ 
ಕೊಂಡ (ಣರ). ೪. [ಛಂದ] ಮೂರು ಗುರುಗಳುಳ್ಳ ಗಣ ; ಮಗಣ 
(ದದ ದ) 2 ಗುರು ಮೂಲಾರಲ್‌ ಭೂಮಿಯಕ್ಕು” (ಶುಂಗರಾ` 
೦೦೬-೨0) ; ಮಗಣಂ ಭೂಮಿಯೆನಿಕ್ಕು೦ (ಛಂರೋಂರ. ೦-೩೭ ಅಂಪರ್ಮ). 
ಭೂಮಿಕಾಣಿ ಹೊಲಗದ್ದೆ ಮೊದಲಾದ ಜವಿಸಾನಂ. - ಆಸ್ತಿ : 
ಅವನನ್ನು ರಾಜ ತನ್ನ ಆಸ್ಮಾನೀಕನಾಗಿ ಮಾಡಿ ಬೇಕಷ್ಟು ಭೂಮಿ 
ಕಾಣಿಗಳನ್ನು ಕೊಟ್ಟನು (ಶ್ರರಾಣ: 11; 334); ನಮಗೆ ಅನೇಕ ಗ್ರುಮಗಳೂ 
ಭೂಮಿಕಾಣಿಯೂ ದಾನವಾಗಿ ದೊರಕಿದ್ದು ವು (ಕ್ರ ೫ಕ- ೦೭)- ಭೂಮಿಗಿಳಿಎ 
(ಆಲಂ) ಚಿಂತೆ ಮೊದಲಾದ ಕಾರಣದಿಂದ ಕುಸಿ; ಎದೆಗುಂದು: 
ಈಗ ಅವನ ನಡತೆಯನ್ನು ನೋಡಿದೊಡನೆ ಸುಂದರಿ ಭೂಮಿಗಿಳಿದು ಬಿಟ್ಟಳು. 
(ಹಳ್ಕಕಾ- 43), ಭೂಮಿಗೆ ಭಾರ ಎ ಉಪಯೋಗವಿಲ್ಲದ ಹೊರೆ; 
ಅಪ್ರಯೋಜಕವಾದುದು : ದೂರದಲ್ಲಿಯೆ ಸಾಲು ನಿಂತ ಪರ್ವತಶಿಖರ 
ಆಗಿಲ್ಲ ಭೂಮಿಗೆ ಭರ (ಕಂತು, 60-30), ಭೂಮಿ ತೂಕದ ಮನುಷ್ಯ ಎ. 
ದೊಡ್ಡ ವ್ಯಕ್ತಿ: ಉದಾತ್ತಸ್ವಭಾವದವನು: ಭೂಮಿ ತೂಕದ ಮನುಷ 
ರಾದ ಅವರನ್ನು ಕಂಡರೆ ಎಲ್ಲರಿಗೂ ಗೌರವ (ಕೂ). [ಸಂ.] 
ಭೂಮಿಕಂಪ (ನಾ). ಭೂಮಿಯು ನಡುಗುವುದು: ಭೂಕಂಪ : ಕಲಿ 
ರಾಧೇಯ ಬರುತಿರೆ . . .]ವಾಯಸದ ತಡೆ ಭೂಮಿಕಂಪ . . . ಗಜಾಶ್ವ 
ನಿಕಾಯ ರಥವಾಜಿಗಳ ಿಣಲುಯ್ತು (ಕುಠ್ಕಾಕ- 6-34). [ಸಂ.] 
ಭೂಮಿಕಾಶ್ರಯ (ನಾ). ೧.೬ ಉಪ್ಪರಿಗೆಯ ಮನೆಗಳಿಂದ ಕೂಡಿ 
ಕೊಂಡಿರುವುದು. ೨.- ವೇಷಾಂತರಗಳಿಂದ ಕೂಡಿರುವುದು ; ಪಾತ್ರ 
ಗಳುಳ್ಳುದು. ೧, ೨: ಆ ಪುರಂ ... ಅನೇಕಭೂಮಿಕಾಶ್ರಯ 
ಮಾಗಿಯುಂ ಕ್ಷಣಭಂಗಿರೋಭಾಸಂಗತಮಲ್ಲೂ (ತಂಡ್ರ ಫು- ೦-0೩೬). [ಸಂ.] 
ಭೂಮಿಕೆ (ನು). ೧. ನೆಲ; ಭೂಮಿ. ೨. ಮನೆಯ ಅಂತಸ್ತು; 
ಉಪ್ಪರಿಗೆ: ದಿವಿಜೇಂದ್ರಾರ್ಚಿತನುಚ್ಚಗಂ ದಶಮದೊಳ* ನಿಂದಂ 'ದೆರಟ್ಮೂಜು 
ನಾಲ್ಕು ವಲಂ ಭೂಮಿಕೆಯಕ್ಕುಮುಚ್ಚವಶದಿಂ ಗೇಪಕ್ಕೆ (೫88: ೪:೦೪); 
'ರಾಜಮಂದಿರಮಂ ಪೊಕ್ಕು ಕರುಮಾಡದ ಮೊದಲ ಭೂಮಿಕೆಯೊಳಕ್ಕಿದ 
ವಿಶಾಲಹಂಸತೂಲದೊಳರಸಿಯುಂ ತಾನುಂ ಕುಳ್ಳಿರ್ದು (ಕಂಪ್ರಥ್ರಿ ೬-೯೬ ನ). 
೩. ಹಂತ; ಮಟ್ಟ: ಮೆಟ್ಟಿಲು: ಗೀತೆಯ ಕಾರ್ಯ ಅಜ್ಞಾನಿಗಳನ್ನು 


ಚ 


30 


36 


ದೇವತೆಯ ಚಿತ್ರಗಂಪೆ (ಊಂ ೪೧. ೪. ಮುನ್ನುಡಿ ; ಪ್ರಸಸ್ಟವನೆ. 
೫. ನಿಲುವು: ತನ್ನ ಭೂಮಿಕೆಯನ್ನು ಕುಮಾರಿಯು ಸ್ಪಷ್ಟಗೊಳಿಸಿದಳು 
(458: ಬಂ). ೬ ಹಿನ್ನೆಲೆ ; ತಳಹದಿ : ಅದಕ್ಕೆ ಬೇಕಾದ ಭೂಮಿಕೆ 
ಯನ್ನು ನಿರ್ಮಿಸಿ ಆ ವಿಚಾರವನ್ನು ರಾಜನ ಕಿವಿಯವರೆಗೆ ಹಾಕಿದರೆ 
ಕಾರ್ಯಕಾರಿಯಾಗಬಹುದೋ ? (ನೂರ. ೬೪). ೭. ಶಾಸನ ಮುಂತಾದು 
ವನ್ನು ಬರೆಯುವ ಶಿಲಾಫಲಕ : ಕೀರ್ತಿ ಪ್ರಶಸ್ತಿಯು ಸೃಟಿಕಭೂಮಿಕೆ 
ಯಂತೆ (ಫೃ, ಇಂ-ಟಟಿ ೮. [ಕಾವ್ಯಮಾ] ನಾಟಕಾದಿ 
ರೂಪಕಗಳ ಪಾತ್ರ, _ವೇಷ : ಭಕ್ತನು ಕಲ್ಪಿಸಬಹುದಾದ ತಂದೆ: ತಾಯಿ: 
ಬಂಧು: ಒಡೆಯ. ಸಖ. ನಲ್ಲ ಈ ಮುಂತಾದ ಯಾವ ಬೇಕಾದ ಅಥವಾ 
ಎಲ್ಲ ಭೂಮಿಕೆಗಳನ್ನು ಪರಮಾತ್ಮನು ಕೈಕೊಳ್ಳಬೇಕುಗುವುದು! (646. ೬೦); 
ಜೈನಪುರಾಣಗಳಲ್ಲಿ ಕಾಮನ ಭೂಮಿಕೆಯು ಬೇರೆ ವಿಧವಾಗಿದೆ (೬%. ot). 
೯. [ವೇದಾಂತ] ಮೋಕ್ಷಸಾಧಕನಿಗೆ ಹೇಳಿರುವ ಸುಖೇಚ್ಛೆ, 
ಸದಾತ್ಮವಿಚಾರ, ನಿಸ್ಸಂಗ. ವಾಸನಾಕ್ಷಯ, ಆನಂದಿನಿ, ತುರೀಯ, 
ತುರೀಯಾತೀತವೆಂಬ ಏಳುಸ್ಮಲಗಳು ; ' ಪೇಳುವೆ ನಿನಗೆ , , , 
ಭೂಮಿಕೆಗಳಭ್ಳಾಸದಿರವುಗಳ (6ನ್ಮುತ. ೦-0೬). ೧೦. ಮೋಕ್ಷಸಾಧನೆಯ 
ಬಾಲಲೀಲೆ, ಅಕ್ಷರಾಭ್ಯಾಸ, ಕಾವ್ಯನಾಟಕಾದಿ ಸಾಹಿತ್ಯಾಭ್ಯಾಸ, 
ದರ್ಶನಾಭ್ಯಾಸ. ಶಾಸ್ತ್ರಾ) ಭ್ಯಾಸ್ಮ ಪೂರ್ವಮಾಮಾಂಸಾಧ್ಯಯನ, 
ವೇದಾಂತಾಧ್ಯಯ:ನ, ವಿವಿಧಿಷಾ: ವಿಚಾರಣಾ, ತನುಮಾನಸಾ, 
ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥಭಾವಿನೀ ಮತ್ತು ತುರ್ಯಗಾ 
ಎಂಬ ಹದಿನಾಲ್ಕು ಹಂತಗಳು; ಅಭ್ಯಾಸಕ್ರಮದಲ್ಲಿ ಏಳು ಭೂಮಿಕೆಗಳು 
ಸಾಧನಾನುಷ್ಕಾನಗಳಲ್ಲಿ, ಜ್ಞಾನಭೂಮಿಕೆಗಳೇಳು ಒಟ್ಟು ಹದಿನಾಲ್ಕು 
ಭೂಮಿಕೆಗಳು (ಕಾಕಕ. ೨೭)... (ಸಂ. ಭೂಮಿಕಾ] 

ಭೂಮಿಗೃಹ (ನಾ). ನೆಲದೊಳಗೆ ಕಟ್ಟಿರುವ ಮನೆ; ನೆಲಮನೆ; 
ನೆಲಮಾಳಿಗೆ : ಮಹಾಶನಿರಕ್ಷೀಪಾಯಮಂ ಬೆಸಗೊಳೆ ಭೂಮಿಸೈಹ 
ಪ್ರವೇಶ ಮಂಜೂಷಿ ಜಯಾ[ಮಂಜೂಷಾಜಲಾ] ವಗಾಹಾದಿ ರಕ್ಷೋ 


ಪಾಯಂಗಳನೇಕಂಗಳಂ ಮಂತ್ರಿಗಣಂ ನುಡಿದು : ಶೋಟಕ [Ce 
೬-೨3 ಐ). ಭೂಗೃಹ' ಪರಾ. [ು.] 
ಭೂಮಿಗೋಚರ (ನಾ). ಮನುಷ್ಯ; ಮಾನವ ; ವಿಶ್ವವಿದ್ಯಾಧರ 


'ಭೂಮಿಗೋಚರಕರೀಟಶಿಖಾಮಣಿ ಚುಂಬಿತಕ್ರಮಾ (ಉತ್ರ. 0 ; 
ವಿಯಚ್ಚರಪತಿಯಪ್ಪ ರಾವಣನಿರಲ್‌ ಕರಮೇಳಿದರಪ್ಪೆ ಭೂಮಿಗೋಚರ 
ರೊಳಸೇವ್ಯರೊಳ್‌ ತನಗೆ ಕಿಂಕರಭಾವಮನಪ್ಪು ಕೆಯ್ದಂ (ಕರಾ, ೦೦-೦೦೪), 
*'ಭೂಗೋಚರ' ಪರಾ. [ಸು.) 

ಭೂಮಿಚ್ಛಿದ್ರನ್ಯಾಯ (ನಾ). ಭೂಮಿಯನ್ನು ಹಂಚುವ ಬಗ್ಗೆ 
ರಾಜನು ಅನುಸರಿಸಬೇಕಾದ ನಿಯಮ, -ವಿಧಾನ : (ಕಕ). 0೨). 
p 'ಭೂಮಿಚ್ಛಿದ್ರ' ಎಂದರೆ ಕೃಷಿಗೆ ಅನರ್ಹವಾಗಿರುವ ಭೂಮಿ 
ಎಂದರ್ಥ. ಈ ವಿಷಯವು ಕೌಟಿಲ್ಕನ ಅರ್ಥಶಾಸ್ತ್ರದ ೨ನೆಯ 
ಅಧಿಕರಣದಲ್ಲಿ 'ಭೂಮಿಚ್ಛದ್ರವಿಧಾನಂ' ಎಂಬ ೨೦ನೆಯ 
ಪ್ರಕರಣದಲ್ಲಿ ಸೂಚಿತವಾಗಿದೆ. ಅದರಲ್ಲಿ ವ್ಯವಸಾಯಕ್ಕೆ ಯೋಗ್ಯ 
ವಲ್ಲದ ಭೂಮಿಯನ್ನು ಗೋಮಾಳ, ತಪೋವನ, ಹೂದೋಟ, 
ಮೃಗವನವಾಗಿ ಪರಿವರ್ತಿಸುವ ವಿಧಾನ, ಬೇಡರ ಕಾಟದಿಂದ 
ನುಸುಳಿಕೊಂಡು ವ ಜಿಂಕೆಗಳಿಗಾಗಿ “ಸರ್ವಾತಿಥಿಮೃಗ” 
ಎಂಬ ವನವೊಂದನ್ನು ನಿರ್ಮಿಸಂವುದಂ ಮೊದಲಾದ ಭೂಮಿಯ 
ಹಂಚಿಕೆಗೆ ಸಂಬಂಧಪಟ್ಟ ಶ್ಚ ರಾಜನು ಅನುಸರಿಸಬೇಕಾದ ವಿಧಾನಗಳ 


ಭೂವಿಜ 


ವಿವರಣೆ ಇದೆ. ಇದಲ್ಲದೆ 'ಭೂಮಿಜೈದ್ರಾವಿಧಾನನ್ಭಾಯ' ಎಂಬ 
ಮತ್ತೊಂದು ನ್ಯಾಯಂವೂ ಇದೆ. [ಸಂ.] 
ಭೂಮಿಜ (ನಾ). ೧. ಭೂಮಿಯಲ್ಲಿ ಹುಟ್ಟುವುಮ; ಮರ: 


ಪುರಿಜಾತಕ್ಕೆ ಭೂಮಿಜಂಗಳು ಸರಿಯೆ (ಏಸಫು. 39-೨೨); ಗಿರಿಗಳಿಂ 
ಭೂಮಿಜಗಳಿಂ  ತಳ್ತೆ ಬನಂಗಳಿಂ (ಕುನೂಪು ೨-೪). ಪಿ. 
ಭೂದೇವಿಯ ಮಗ; ಕುಜ; ಭೌಮ. ೩. ನರಕಾಸುರ. 


೪. ಮನುಷ್ಯ. ೫. [ಅಶ್ವಶಾ] ಕುದುರೆಗಳಲ್ಲಿ ಒಂದು ಬಗೆ: 

ಮಿಜಂಗಳೆಂ ಆಜಾನೇಯಂಗಳೆಂಬುದು?' (ಪರಾಯ. ೭೨-೨೦೫). 
೬. [ವಾಸ್ತು] ಒಂದು ಬಗೆಯ ಶಿಲ್ಪಶೈಲಿ (? ವಿಶ್ವಕರ್ಮ 
ನಭವಂಗೆಂದೊಲಿದು. ಸದೃಕ್ರಿಯೊಳ್‌ 'ಭರದಿಂ ಕಂಡರಿಸಿಟ್ಟಿನೆಂಿನೆಗನೇಕ 
ದ್ರಾವಿಡಂ ಭೂಮಿಜಂ ಪಿರಿದುಂ ನಾಗರಮೆಯ ಬಹುವಿಧದ ಭದ್ರೋ 
ಪೇತದಿಂ ಕಣ್ಣೆ ವಂದಿರೆ ಕೋಟೇಶಭಮಾಲಯಂ ಸುಲಲಿತಂ ಸೌಮ್ಯಂ 
ಸೌಷ್ಠವಂ (ಎ. ೪111, ಸೊರೆ2- ೨೭೩-೭; 1201). [ಸಂ.] 

ಭೂಮಿದಂಬುಕೆ (ನಾ). ಒಂದು ಬಗೆಯ ನೇರಳೆ; 
"`ನಾದೇಯಾ- ಛೂಮಿಜಂಬುಕಾ-೨ ನೆಲನೇರಳೇ ಹೆಸರುಗಳು" (ಸಿದ್ಧಾಂತಿ. 
04೯). [ಸಂ. ಭೂವಿಜಂಬುಕಾ] 

ಭೂಮಿಃಚೆ (ನು). ಭೂಮಿಯಲ್ಲಿ ಜನಿಸಿದವಳು; ಸೀತೆ: ಆ ತಪಸ್ವಿಗಳ 
*«-  ಭೂಮಿಜೆಯಂತೆ ಕುಶಲವಾಧಿಸ್ಮಿತರುಂ ೬. ಎಸಿಸಿರ್ದರ್‌ 
(೧೦೫, 6-೬೯ ವ); ಬೆರೆಸಿದುದು ಲಜ್ಜೆ ಭೂಮಿಜಿಗಂದು (ಕೈಬಳಾ- ೦೯-೮೦): 

[ಸಂ, ಭೂಮಿಜಾ] 

ಭೂಮಿತಿ (ನಾ). [ಗಣಿತ] ರೇಖೆ, ಕ್ಷೇತ್ರ. ಘನಾಕೃತಿ-ಇವುಗಳ ಲಕ್ಷಣ 
ಗಳ ಮತ್ತು ಪ್ರಮಾಣಸಂಬಂಧಗಳ ಪರಿಚಯವನ್ನುಂಟ:ಮಾಡಿ 
ಕೊಡುವ ಗಣಿತಶಾಸ್ತ್ರ; ರೇಖಾಗಣಿತ : ಕಾಮಿನಿಗೆ 
ಭೂಮಿತಿ ಕಲಿಸುವಾಗ ಅವಳ ಕೈಯ ಮೆ! 
(ಯುಕ್ತ, ೬0); ಹೊಲಸುಗೋಡೆಯ ಮೆ 
ಭೂಮಿತಿಯ ಆಕೃತಿ ರೇಖೆಗಳು ಇನ್ನೂ 
"ಜ್ಯಾಮಿತಿ' ಪರಾ. 2] 

ಭೂಮಿದುಂದುಭಿ (ನಾ). ಒಂದು ಬಗೆಯ ವಃ 
ಹಳ್ಳ ತೋಡಿ ಅದರ ಬಾಯಿಗೆ ಚರ್ಮ ಬಿಗಿದು "ಭೂಮಿ 
ಎಂದು ಹೆಸರು ತಾಳಿದ ಈ ವಾದ್ಯ... ತಾಳವಾದ್ಯವಾಗಿ ಪ್ರಯೋಗ 
ದಲ್ಲಿತ್ತೆಂದು ಕೃಷ್ಣಯಜುರ್ವೇದ ಸಾಹಿತ್ಯ ತಿಳಿಸುತ್ತದೆ (10050. ೩೦೯). 


[ಇಂ.] 
ಭೂಮಿದೇವ (ನಾ). ಬ್ರಾಹ್ಮಣ ; ಭೂಸುರ ; ಕಾವ 
ಕಪಿಲೆಯ . . . ಶತಭೂಮಿದೇವರಿಗಿತ್ತ್ತ. ಫಲವಷುದೀ 
ದೊಳೊಂದಕ್ಷರವ ಕೇಳ್ದೆರಿಗೆ (ಕುವ. ೦-20); ಆ ವೇಳೆಯಲ್ಲಿ ಕೃತಕದ 
ಪರುವನಾ ಭೂಮಿದೇವರೆಲ್ಲರೂ ಕೂಡಿ ರಚಿಸಿಯಾತನ. ಪೊಲದ 


ಉವಿಸೊಳೆಗಿರಿಸಿದರು (ಕೀಕ್ಕ ಫು. ೪-೨-0. [ಸಂ,] 

ಭೂಮಿಧರ (ನಾ). ೦. ಬೆಟ್ಟ; ಪರ್ವತ : ಪರಮಗಂಭೀರೆ ಸದ್ವಟ 
ಫಲಾಧರೆ ಭೂಮಿಧರಜಘನೆ . . - ಕರುವಿಟ್ಟೆ ಅಕಿದೆ ಸುವರ್ಣದ ಬೊಂಬೆ 
ಯಂತೆ ನಿಂದಿರೆ ಕಂಡನರಸನಾಗ (೫್ರೌತಣ- ೩-೨೬). ೨. ರಾಜ; ಅರಸ. 


೩. [ಗಣಿತ] ಏಳು ಎಂಬ ಸಂಖ್ಯೆಯ ಸಂಕೇತ : "ಭೂಧರ" ಪರಾ. 
[ಸಂ.] 
ಭೂಮಿಪ (ನಾ). ೧. ಭೂಮಿಯನ್ನು ಪಾಲಿಸುವವನು; ದೊರೆ; 


೬ 


ಭೂಮಿಹುಃ 


ನಹಿತಭೊಮಿಪರ (ಕುತ್ಮಾಸ- 3-43). ೨. ಕ್ಷತ್ರಿಯ : ಭೂಮಿಶ! 
ಜಜಿಿದ ಭಾರ್ಗವರಾಮನನು ಗೆಲಿದು (ಕೊರಣ. 0-0೬ ಸೂತ)... [ಸಂ.] 
ಭೂಮಿಪತಿ (ನಾ). ಭೂಮಿಯ ಒಡೆಯ ; ದೊರೆ: ಕೌರವ 
ಭೂನಿಪತಿಯೊಡ್ಬದನು ಧರ್ಮಜ ಹೆಸರಿಸಿದ ಧನದ (ಉಪಾ? ೧-೪೯); 
ಭೂಮಿಎತಿ ಕೇಳ್ಬಳಿಕ ಸೌರಾಷ್ಟ್ರದಿಂದೆ ಸುತ್ತಾಮಸುತನು ನೆಡೆಕರುತಿರ್ದನು 
[ಸಂ.] 
ಭೂಮಿಹಾಲ (ನು). ಇ ಭೂಮಿಪ ೧: ಕನಶಶೈಲಮೆನಿಸಿ ನೆಗಟ್ಚಿ 
ಭೂಮಿಪಾಲಭವನದಿಂ ಸಮಸ್ತವಸ್ತುಧುವನದಿಂ (ಕರಣ: ೧-೩೮ ೮14) ; 
ಕರುಣಿಸು ನಿಂದಳಾಪುರಿ 


(ಕ್ಕ ಬರಾ. ೨6-೨). 


ಭೂವಿಂಪಾಲಯಿಂದದಿಗೆಣಗಿ 
ಯಿದಿರೊಳು (449. ೧೦-3೬). ೫. 

2 ಣಾ). ಎ ಭೂಮಿಪ ೧: ಜಿನೇಶ್ವರಂ ಬೆಸಸೆ ಕೇಳ್ಳ 
-- ದೀಕ್ಷಿಗೆ ಮನಂದಂದನ (ಕಂಕ್ರಫಿ. 
ನಿನು (ಬಳ್ಳ: ೩೬-32), [ಸಂ.] 
ಭೂಮಿಭೃತ್ತು (ನಾ): ೧. ದೊರೆ; ಅರಸ; ರಾಜ: ಮೇರುವಿಂ 

ಭೂಮಿಭೃದ್ದರನಬ್ಬಾಹಿತನಿಂ ಕಳಾನಿಧಿಸುಮಾರಂ ಪುಟ್ಟುವಂ ನಿಶ್ಚಯಂ 

(0೫. ೪-೨). ೨. ಬೆಟ್ಟಿ: ಪರ್ವತ. [ಸಂ, ಭೂಮಿಭೃತ್‌] 
ಭೂಮಿರುಹ (ನು). ಭೂಮಿಯಲ್ಲಿ ಬೆಳೆಯುವುದು ; ಗಿಡ ಮರ 

ಮುಂತಾದುವು: ಈವ ನೆಗಬ್ತಿ ಕಲ್ಪಭೂಮಿರುಹದಿನಗ್ಗಳಂ (ಎ4: 21, 

oa: 913). [ಸಂ. 
ಭೂಮಿರೇಖೆ (ನಾ). ಲೋಹದ ತಗಡಿನಲ್ಲಿ ಯಂತ್ರಗಳನ್ನು ಲಿಖಿಸು 

ವಾಗ ಹಾಕುವ ಗೀರು, ಗೆರೆ:  ಗಳರೇಖಾಕೃತಿ ಭೂಮಿರೇಬಿ 

೬ ೬ ಕಾಶ್ಮೀರುದಿ ಲಿಪ್ತಂ ಮನಂಗೊಳೆ ಕಂದರ್ಪನ ಪಶ್ಶಯಂತ್ರ ಮೆನಿ 

ಸಿತ್ತಾಸ್ಯಂ ಸರೋಜಾಸ್ಯೆಯಾ (ಗಣಯ. 6-83). [ಸಂ, ಭೂಮಿರೇಖಾ] 
ಭೂಮಿಲಂಬ (ನಾ). ಭೂಮಿಯಷ್ಟು ದೊಡ್ಡದಾದಂದು : ಭೂಮಿಯ 

ಅಗಲವನ್ನು ವ್ಯಾಪಿಸಿಕೊಂಡಿರುವುದು ;  ರಾಮಣೀಯಕವಹ 
ಸುಶಕುನಸ್ನೋಮವನು ವಿದರಿಸುತ ಹೊಕ್ಕರು ಭೂಮಿಲಂಬದ ನೃಪರ 
ನೆರವಿಯ ದ್ರುಪದಪಟ್ಟಣವ (ಕುಠ್ಶಾಳ- ೦೨-೦); ಮಗಧನೃಪಾಲನಾಹವಕೆ 
ಬದ ಬಲಸಹಿತ ಸಂಗ್ರಾಮಧೀರನು ಬರುತ (ರಗೆ: ೦೦-೫೫-೨೬). 
[ಸಂ.] 
ಭೂಮಿವಲ್ಲಭ (ನಾ). ಇ ಭೂಮಿಪತಿ: ಈ ಮಹಾರಾಷ್ಟ್ರಕ್ಕೆ ಶುನೀ 
ಭೂಮಿವಲ್ಲಭನಲ್ಲದೇ ಮತ್ತೀ ಮಹಿಯೊಳ!! ಹೇಳಲಿಲ್ಲೆಂದೆಂಬ ಬುದ್ಧಿ 
ಯದು (ಉಕ್ಕಿ. ೫0-೦೭). [ಸಂ,] 
ಭೂಮಿವಿಲಗ್ನ (ನಾ). [ನಾಟ್ಯ] ಅಂಗಾಲಿನ ಆರು ಭೇದಗಳಲ್ಲಿ 
ಒಂದು ; ನೆಲವ ಮೇಲೆ ಪಾದವನ್ನು ಸರಿಯಾಗಿ ಊರಿರುವುದು : 
ಪತಿತಾಗ್ರ, ಉಚ್ಛಿತಾಗ್ರ, ಭೊಮಿವಿಲಗ್ನ, ಉದ್ವೃತ್ತ. ಕುಂಚನ್ಮಧ್ಯ, 
ತಿರಶ್ವೀನ ಈ ಅಜುಂ ಅಂಗಾಲ ಭೇದಂಗಳ್‌ (ರಾಸ್ಮರು, 4-030 ನ). 
[ಸಂ.] 
ಭೂಮಿಸ್ಪರ್ಶ (ನಾ): ಮಗು ಹುಟ್ಟಿ ಭೂಮಿಗೆ ತಗಲುವುದು ; 
ಶಿಶುವಿನ ಜನನ: ಜಾತಕನ ಭೂಮಿಸ್ಪರ್ಶವಾದುದು ಪ್ರಾತಃಕಾಲ 

ಎಂಟು ಗಂಟೆಗೆ (ಕೂ). ೨] 
ಭೂಮಿಸ್ಟೃಶ (ನಾ), ೧: ಮನುಷ್ಯ ೨: ವೈಶ್ಯ: “ಆರ್ಯಾಃ. 

ಭೂಮಿಸ್ತೈಶಃ, ವೈಶ್ಯಾ: ಊರವ್ಯಾಃ ವಿಶ; ಈ ೫ ವೈಶ್ಯಂ” 
೩. ಕುರುಡ; ಅಂಧ. ೪ ಕುಂಟ ; ಹೆಳವ. 
[ಸಂ. ಭೂಮಿಸ್ಟ ಶೀ] 
ಭೂಮಿಹುಣ್ಣಿಮೆ (ನಾ): ಭಾದ್ರಪದ ಶುದ್ಧೆ ಹುಣ್ಣಿಮೆ : 


ಬೀಳ್ಕೊಂಡು 


(ಪರಾಡುಂ, ೯೩3-೦೬).. 


ಭೂಮಿ 


ಹುಣ್ಣಿಮೆ: ಹಬ್ಬದಲ್ಲಿ ನೂಲೆಗೆಣಸು, ಉಗನಿಕಾಯಿ, ಬೆರಕೆಸೊಪ್ಪೆ ಇತ್ಕಾದಿ 


ಭೂಮಿಜ 


ಗಳನ್ನು ಸಂಗ್ರಹಿಸುವುಗಲೋ - . - ಗುತ್ತಿಗೆ ಸಹ್ಯಾದ್ರಿಯ ಆ ಅರಣ್ಯ 
ಪ್ರದೇಶ. ಸುಪರಿಚಿತವುದದ್ದೆ ಆಗಿತ್ತು (ಮರೆತು. ೩೭೬). 
[ ಭೂಮಿ - ಹುಣ್ಣಿಮೆ (ಇ ಪುಣ್ಣಮೆ) ] 

ಭೂಮಾಜ (ನಾ): ಇ ಭೂಮಿಜ ೧ :ಭೂಮಾಜದಿಂ ತಣ್ಣೆರಲಿಂ ಮಾರ್ಗಂ 
೬ ೬ ಎಸೆಗುಂ ದೇಶದೊಳ್ಲಿಂದಜಸ್ರಂ (೧36: ೨.೨೭). [ಸಂ.] 

ಭೂಮಾಧ್ರ (ನಾ). ಬೆಟ್ಟಿ ; ಪರ್ವತ ; ತುಹಿನಭೂಮಿಧ್ರುಕ್ಕೆ ಸಾರ್ದಂ 
ಹರಪ್ರಿಯನಾವರ್ತಿಸೆ ತಳ್ತು ನಾಲ್ಕೆಸೆಯುವುಂ ಗ್ರೀಷ್ಮಪ್ರತಾಪೋದಯಂ 
(ಕಂಡ್ರಫು- ೯-೬೭) ; ತಾಮರಸಮಿತ್ರ ಶುಚಿ ತಾಮರಸವೈರಿನಯನಾ - . - 
ರುಂದ್ರ ಭೂಮಾಧ್ರ ಭಿನ್ನಭಿದುರಾ ಪಾಲಿಸೆಮ್ಮುವಂ ಪ್ರೇಮದಿಂ 
(6093. ೦-೦-೦)- [ಸಂ-] 

ಭೂಮಾಶ (ನಾ). ಇ ಭೂಮಿಪತಿ : ಈ ಸಮಂಜಸದಿವಸದಲಿ ಸಿಂಹಾಸನ 
ದಲಭಿಷೇಕವನು ಭೂಮಾಶ ವಿಸ್ತರಿಸುವೆನು. (4ನ್ಮಾಂ. 00-22) ; ಆ 


ಮಾಧವಂ - .- : ಭೂಮಾಶದರ್ಶನೋತ್ಸವಕ್ಕೆ ಬಿಜಯಂಗೈದನು. 
(ಕಂ. ೭-೦೩)- [ಸಂ,) 

ಭೂಮಾಶ್ವರ (ನಾ): = ಭೂಮಿಖಿತಿ: ಗುರುಶಿಕ್ಷಾವಚನಂಗಳಂ | 
ಹೈದಯದೊಳ್‌ ೬  ತಳ್ಸಿದನುತ್ತರೋತ್ಪರತೆಯಿಂ ಶ್ರೀವರ್ಮ 


ಭೂಮಾಶ್ವರಂ (ತಂಕ್ರಫ್ರ: ೪-೨೫) ; ತಿರಿವ ಹಾರುವರೊಡನೆ ಭೂಮಾಶ್ವರ 
ರಿಗೆತ್ತಣ ಮೈತ್ರಿ (ಕುಠ್ಮಾರ- ೩-೬೦)- [ಸಂ.] 

ಭೂಯಿಷ್ಯ (ಗು). ೧. ಹೆಚ್ಚಾದ; ಅತಿಶಯವಾದ : ಕಷ್ಟಭ್ರಷ್ಟ 
ಕನಿಷ್ಠ ದಕ್ಷವಿಳಸದ್ಧೂಯಿಷ್ಕ ಬೃಂದಿಷ್ಠನಾದಿಷ್ಠೋತೃ ಷ್ಟನಿಜೇಷ್ಟದಾಧ್ವರ 
ಹರೆಂ (ತಛ್ಮೂರ. 0-೭), (ನಾ). ವಿ. ಅಧಿಕವಾದುದು; ಪ್ರಚುರ 
ವಾದುದು : “ಪ್ರಭೂತಂ , , . ಭೂಯಿಷ್ಯಂ, ಸ್ಟಾರಂ, ಭೂಯಃ, 
ಭೂರಿ - ೧೨ ಅಧಿಕವಾದದ್ದರ ಹೆಸರುಗಳು (ಸದಾಂ ೩೪೦) ; ತುಂಗ 
ತುರಂಗಮ ಭೂಯಿಷ್ಮಂಗಳ್‌ ಕೊಟ್ಟಿಜದ ಕೊಟ್ಟಿ ಕಪ್ಪದ ಭಂಡಾರಂಗಳ್‌' 
ನಿಂದುವು ರಾಜಗೃಹಾಂಗಣದೊಳ್‌ ' (೫ಂತಿಫುು ೦೦-೨೮); ತತ್ವ 
ನಿರೂಪಣೆಯು ಇಲ್ಲಿ .ಭೂಯಿಷ್ಯವಾಗಿದ್ದರೂ ಇದು  ತತ್ವಪ್ರಧಾನ 
ಕಾದಂಬರಿಯಲ್ಲ (ಸರತ: ೩೬ ಬೀಳ). ೩. ಪರಿವಾರ ; ಬಳಗ ; ಮಹಾ 
ಸ್ವಾಮಿಯ ಪುದಸ್ಪರ್ಶದ ಐಶ್ವರ್ಯಸುಖಕ್ಕೆ ಪ್ರಸ್ತದ ಮನೆಯ 
ಭೂಯಿಷ್ಯವು ಪಾತ್ರವಾಗದೇ ಇರುವುದೇ ದೊಡ್ಡ ಲೋಪವಬ್ಲವೆ ಮಹಾ 
ಪ್ರಭು? . . . ನಿಮ್ಮ ಮನೆಯ ಭೂಯಿಷ್ಯ ಪರಿಶುದ್ಧವಾಗುವುದೆ:ಬ 
ಮಾತು ಉಪಚಾರೋಕ್ತಿ (ಮಾನಾ, ೬೬). [ಸಂ.] 

ಭೂಯುಗ (ನಾ). ಭೂಮಿಯ ಪ್ರಾಕೃತಿಕ ಸ್ವರೂಪ ಹಾಗೂ ಸ್ಮಾವರ 
ಜಂಗವಂ ವಸ್ತುಗಳು ಬದಲಾವಣೆಯಾಗುವ ಕಾಲ; ಭೂಮಿಯ 
ಪರಿವರ್ತನಕಾಲ: ಭೂಮಿಯ ಮೇಲೆ ಮನುಷ್ಯನು ಮೊದಲು ಕಾಣಿಸ 
ಕೊಂಡಿದ್ದು ಸುಮಾರು ಐದುಲಕ್ಷ ವರುಷಗಳ ಹಿಂದೆ ಎಂದು ತೋರುತ್ತದೆ, 
ಈ ಕಾಲವನ್ನು ಭೂಗರ್ಭಶಾಸ್ತ್ರಪಂಡಿತರು ಮೂರನೆಯ ಭೂಯುಗ 
(31918500619) ವೆನ್ನುತ್ತಾರೆ (8೭. 06)- [ಸಂ.) 

ಭೂಯೋನುಗ್ರಹನ್ಯಾಯ (ನಾ). ಕಡಮೆಯಾಗಿರುವ ದೋಷಗಳನ್ನು 
ಗಣಿಸದೆ ಹೆಚ್ಚು ಗುಣಗಳುಳ್ಳ ವ್ಯಕ್ತಿ ಅಥವಾ ವಸ್ತುವಿಗೆ ಪುರಸ್ಕಾರ 
ವನ್ನು ಕೊಡುವ ದೃಷ್ಟಾಂತ : ಲೋಕದಲ್ಲಿ ಪ್ರಾಯಃ ಪ್ರತಿಯೊಂದು 
ವಿಷಯದಲ್ಲೂ ಸರಿಯಾಗಿರುವುಮ ಹೆಚ್ಚು, ಕೆಟ್ಟು ಹೋಗುವುದು ಕಡಮೆ 
* ಹೀಗೆ ಸಕಲವಿಷಯಗಳಲ್ಲೂ ಸರಿಯಾಗಿರುವುದು ಹೆಚ್ಚು ಎಂಬುದಕ್ಕೆ 
ಭೂಯೋನುಗ್ರ ಹನ್ಮಾಯವೆಂದು ಹೆಸರು (೬೪೨೫: 0೩೬): [ಸಂ.] 

ಭೂಯೋಪಾಧ್ಯ (ನಾ). ಅನೇಕ ವಿದ್ಯೆಗಳನ್ನರಿತವನು ; ಮಹಾ 
ವಿದ್ವಾಂಸ: ಬಗೆಯುಪನ್ಮಾಸದ ಸುಶಾಖಾಳಿಗಳ ಬೀಳಲು ಬೆಳೆದ 
ಗಡ್ಡದ ವಿಗಡಭೂಯೋಪಾಧ್ಯರಿದ್ದುದು [೫ಕಾ. ವಿದ್ಯರಿದ್ದೆರು] ರಾಜ 


೬೭೭೮ 


ಭೂರಿ 


ಸಭೆಯೊಳಗೆ (ಕುವ್ಮಾಣ, ಅಟ). [5 ಸಂ. ಭೂಯೋಪಾಧ್ಯಾಯ] 
ಭೂಯೋವಿದ್ಯ (ನಾ). - ಭೂಯೋಪಾಧ್ಯ : ಬಗೆಯುಪನ್ಯಾಸದ 
ಸುಶಾಖಾಳಿಗಳ ಬೀಳಲು ಬೆಳೆದ ಗಡ್ಡದ ವಿಗಡಭೂಯೋವಿದ್ಯರಿದ್ದರು. 
[೫೫೦- ಪಂಧ್ಯರಿದ್ದುದು) ನೈಪನ ಸಭೆಯೊಳಗೆ (ಕುವ್ಯಾಉ: ೬೦೨, 5-೩೭) - 
Xo.) 
ಭೂರಣ (ನಾ). ಖಡ್ಗಯುದ್ಧದ ಒಂದು ವರಸೆ (?) : ಸೈಪಂವಿಸೆ 
ಕಂಡ ಭೂರಣದೆ ರೂವಿಸಿದೆಂ ಪೊಯ್ಮೆ ಕಾಳವಟ್ಟದಿಂ (ಅನಂಭ: ೧೦-೬೦). 
[?) 
ಭೂರಥ (ನಾ). ಭೂಮಿಯನ್ನೇ ರಥವಾಗಿ ಮಾಡಿಕೊಂಡವನು ; 
ಶಿವ: ಅುಧಕಾಸುರಮೇಘಪವಮಾನ ಭೂರಥ ಜಲಂಧರಾಸುರಕುಜಕುಠಾರ 
[ONT [ಸಂ.) 
ಭೂರಮಣ (ನಾ). ಭೂವಿಂಪಶಿ : ಭೂರಮಣೋದ್ಯ ೈಟಾಂಕ ನೃಪಕುಂಜರ 
ನೊಯ್ಯನೆ ತುಳ್ಳಿದಚ್ಛಕಸ್ತೂರಿಯ ವಾರಿಯಿಂ (ಉಪ್ಕರಿ. ೪-00೪) ; 
ಭೂರಮಣನೈತಂದು ಹೊಕ್ಕನು ಹಸ್ತಿನಾಪುರವ (ಕುವ್ಯಸ: 93-000), 
[ಸಂ.) 
ಭೂರಿ (ಗು), ೧. ಹೆಚ್ಚಾದ: ಅಧಿಕವಾದ; ಅತಿಶಯವಾದ ; 
ಸಮುಚ್ಚಯಜಾತದೋಷಮುಂ ಭೂರಿವಿಕಲ್ಪದೋಷಮುಂ . . . ವಿಶಂಕಾ 
ರಚಿತೋರುದೋಷಮುಮನೀ ತೆಜದಿಂ ತಜ್‌ಸಲ್ಲೆ ಪಂಡಿತರ (10೧. 
60-004) ; ಇತ್ತೆ ವಿಶಾಖಿಭೂತಿಯುಂ ಭೂರಿತಪೋಭುರಮಂ ನಿರ್ವಹಿಸಿ 
ಶತಾರಕಲ್ಪದೊಳ್‌ ಸಾಮಾನಿಕದೇವನಾದೊಂ 
ಪಾಂಡುನೃಪಾಲಕರ ದಳ ನಡೆ! 
(ಕುವ್ಮಾಳೆ.. (0-೦). ೨. ಅಧಿಕ ಸಂಖ್ಯೆಯ; ಅಸಂಖ್ಯಾತ 
ವಾದ: ವೇಷದಲ್ಲಿ ಭೂರಿದನುಜರನೊರಸಿದನು ಕೈಯಾರ 
(ಕುದ್ಮಾಣ- 3-30) ; ಭೂರಿಭೂರಿಪುಸಂಘಸಂಹೃತಿಶಕ್ತಿ ಶಕ್ತಿಸಮನ್ವಿತೇ 
(mae: ೩. ವಿಶಾಲವಾದ; ವಿಸ್ತಾರವಾದ: ಅತ್ಯು 
ದಾರತರ ನೂತನ ಗುಣಾನ್ವಿತ ಚಂದ್ರಕೀರ್ತಿಭ! ಹಾ; ರಕರೆಂದು ಬಣ್ಣಿಪುದು 
ಮುರಿಧಿವೇಷ್ಟತ ಭೂರಿಭೂತಳಂ (ಸುಕುಶೂ- ೦೨೨). (ನಾ). ೪. ಹೆಚ್ಚು: 
ಅಧಿಕ; ಆತಿಶೆಯ : “ಪ್ರ್ರಿಜ್ಮಂ ಭೂರಿ. ಪ್ರಭೂತಂ . . « ಅದಭ್ರಂ 
ಈ ೧೮ ಮೊಕ್ಕಳಂ”(ನಊಾಯು- ೦೧೬-೦೬) ; ಬಸವರಸನಾಗ ಸ್ಮೇರಮುಖ 
ನಾಗುತ್ತ ಕೂಡಿದಪಾರಪಟುಗರಳಂಗಳಿಲ್ಲಂ ಭೂರಿಯಾಗಲು ಪೊನ್ನ 
ಕೊಪ್ಪರಿಗೆಗಳೊಳಗೆ ಶೀವಿ (೩8ಪು. ೫6-೩೭) ; ಭೂರಿಯಲಿ ಮಿಗೆ ಭರಿತ 
ದಕ್ಷಿಣೆ ಮೃ ಷ್ಟಭೋಜನವುಂಟು ನಮಗೆ (ಕುಠ್ಮಾಕ, 0೦-೭). ೫, ವಿಷ್ಣು. 
ಓ. ಬ್ರಹ್ಮ. ಪಿ.ಶಿವ. ೮. ಇಂದ್ರ. ೯. ಚಿನ್ನ; ಸುವರ್ಣ: 
“ಹೇದು, ಸ್ಮರ್ಣಂ.. . . ಭೂರಿ. ಚಂದ್ರಂ . . . ತಖನೀಯಂ -- ಈ 
೨೫ ಹೊನ್‌(ಪೊನ್‌)” (ತಾಸು. ೨೯-೦೪) ; ಮೇರುವಂ ಸೋಂಕಿದ 
ಡಲಾ ತಮ್ಯೂರಿವರ್ಣದೊಳಿಹುದು ಕಾಗೆ ವಿಚಾರಿಸಲು ಲಿಂಗೈಕ್ಕಭಾವರ 
ಕಂಲವನಅಸುವರೆ (ಫು. 8೭-೬). ೧೦. ಬಹುಜನಕ್ಕೆ ಕೊಡುವ 
ದಾನ ; ಸಾಮೂಹಿಕ ದಾನ; ಭಟರಿದಕ್ಷಿಣೆ : ಮುತ್ತುಮಾಣಿಕಂಗಳಂ 
ಚೆಲ್ಲಾಡಿ ಮೊಗೆಮೊಗೆದು ವಿತ್ತವಂ ಭೂರಿಯಂ ಮಾಡಿ (ಕರಟ. ೩೬-೦೭); 
ಭೂಮಿ:ಸುರೆಚಯಕೆ ಭೂರಿಯನ್ನಿತ್ತು ಶುಭವಾದ್ಯಗಡಣಮಂ ಮೊಳಗಿಸುತ್ತೆ. 
(ಶರೋ: ೫-೨). ೧೧. ಕಟ್ಟಿಗೆ: ಕಾಷ್ಠ. ೧೨. ಅವಜ್ಞೆ: 
ಉದಾಸೀನ ; ತಿರಸ್ಕಾರ ; “ಕಾಷ್ಠಮನೇಕಕಾಂಚನಮವಣ್ಞಿಯು ಭೂರಿ 
ಸಮಾಬ್ಯೆ” (ನಾತಾರ. ೩೦). ೧೩. [ಗಣಿತ] ಏಕಸ್ಮಾನದಿಂದ ಹಿಡಿದು 
ಪರಾರ್ಧವೆಂಬ ಪದಿನೆಂಟನೆಯ ಸಂಖ್ಯೆಯಾದ ಮೇಲೆ ಹೇಳುವ 
ಪದ ; ಅಸಂಖ್ಯೇಯವೆಂಬ ಅರ್ಥವನ್ನು ತಿಳಿಸುವ ಪದ 
ಹತ್ತೊಂಬತ್ತನೆಯ ಸ್ಥಾನ : ಕೆಲವು ಹಿಂದೂಗಳು ಹತ್ತೊಂಬತ್ತನೆಯ 


ನೆನೆದು 


(೫a. ೭೧೩೪ ಐ); 
ಬಂದುದು ಭೂರಿರಭಸದಲಿ 


ಮನುಜ 


೩-೦೦೪). 


ಭೊರಿಗುಡು 


೬೭೭೯ 


ಭೊವಳೆಯ 


ಶ್ರೇಣಿಯೂ ಇದೆಯೆಂದು ಹೇಳುತ್ತಾರೆ. ಅದನ್ನು ಭೂರಿ ಎಂದು ಕರೆಯು ಫೊದುಂಡ (ನಾ)- ಒಂದು ಬಗೆಯ ಗಿಡ ; ಆನೇಕಿವಿ ಗಿಡ ; ಹಣ್ಣೆಗಿಡ : 


ತ್ತಾರೆ (ಶ್ರಶಾಃ ೫ ೩೬). p “ಏಕಂ, ದಶಂ. ಶತಂ, ಸಹಸ್ರಂ, 
ಅಯುತ. ಲಕ್ಷ, ಪ್ರಯುತ, ಕೋಟಿ, ನೃರ್ಬುದ, ಪದ್ಮ, ಖರ್ವ, 
ನಿಖರ್ವ, ಮಹಾಪದ್ಮ, ಶಂಖ, ಸಮುದ್ರ, ಮಧ್ಯ; ಅಂತ್ಯ 
ಮತ್ತು. ಪರಾರ್ಧ” (ಪ್ರವಾಇ. 1, ೩೫೭) ಎಂದು ದಶಕವೃದ್ಧಿ 
ಸ್ಥಾನಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬೇರೆ ಗ್ರಂಥಗಳಲ್ಲಿ ಹೆಸರು 
ಮತ್ತು ವೃದ್ಧಿಸ್ಥಾನಗಳಲ್ಲಿ ವ್ಯತ್ಯಾಸವು ಕಂಡುಬರುತ್ತದೆ. . (ಸಂ.] 
ಭೂರಿಗುಡು (ಕ್ರ) ಎಲ್ಲರಿಗೂ ಹಂಚು.--ವಿತ೦ಸು : ಕುಸುಮಕಂಳಣ 
ತೋಳ್ವಂದಿ ಮೊದಲಾದ ಪೂದೊಡವುಗಳು, ಇದನ್ನು ಹೂದಟ್ಟೆಗಳ ರಾಶಿ 
ಗಳಿಂದ ಎಲ್ಲರಿಗೂ ಭೂರಿಗುಡುತ್ತಿರುವ . . , ಸುನ್ಹರೀಚೇಟಿಯರು ಎಡೆ 
ಯಾಡುತ್ತಿರುವರು (ಕಕ್ಕಿ. 63-68). [ಭೂರಿ-ಕುಡು, (<ಕೊಡು,)] 


ಭೂರಿದಕ್ಷಣೆ (ನಾ). .ನೆರೆದಿರುವವರಿಗೆಲ್ಲ ಕೊಡುವ ದ್ರವ್ಯದಾನ ; 
ಸಾಮೂಹಿಕದಾನ : ಕೃಪುಚಾರ್ಯನು ಧನಾಧ್ಯಕ್ಷನುಗಿ ಭೂರಿದಕ್ಷಿಣೆ 


ಯನ್ನು ಕೊಡುವ ಕಾರ್ಯವನ್ನು ವಹಿಸಿದನು (ಊತ್ಮಕ- 000): ಬ್ರಾಹ್ಮಣರು 
ಭೂರಿದಕ್ಷಿಣೆಗಳನ್ನು ಪಡೆದು ಹರಸಿದರಂ (637. ೩೩0) ; ಭೂಮಿ ಇದ್ದ 
ವನಾದರೆ ಭೂರಿದಕ್ಷಿಣೆ ಕೊಟ್ಟಾನೆ ? (ಗಾ0).. (ಸಂ. ಭೂರಿದ್ದಣ] 
ಭೂರಿದತ್ತಿ (ನಾ). ದೊಡ್ಡ ಕೊಡುಗೆ,-- ಆ ಬಸದಿಗೆ 
ಅರಮನೆಯಿಂದ ಭೂರಿದತ್ತಿಗಳನ್ನು ಕೊಟ್ಟು: ಸತ್ತ ಗಂಗರಾಜನ 
ಆತ್ಮವನ್ನು ತೃಪ್ತಿಗೊಳಿಸಿದರು (೫ಂತಣ. 903): [ಸಂ.] 
ಭೂರಿದಾನ (ನು). ಸಾಮೂಹಿಕವಾಗಿ ವಸ್ತ್ರ, ಧನ ಮೊದಲಾದುವು 
ಗಳನ್ನು ಕೊಡುವ ದಾನ: ಕರಕರದು ಗಜತುರಗಭೂಕನ್ಮಧನವಸ್ತ್ರ 
ಮಿರದೆ ಬ್ರಾಹ್ಮರಿಗೆ , , . ಭೂರಿದಾನೆ , , . ಇತ್ತು (ತನತೋ. ೦೩-೩6); 
ಮದುವೆ ಮುಂಜಿಗಳಾದರೆ ಹಾರುವರಿಗೂ, ವಷ್ಟಮಯ್ಯ, ಆಚಾರ 
ಮುಂತಾದವರಿಗೂ ಭೂರಿದಾನ ಮಾಡುತ್ತಿದ್ದರು (ತತ್ಕೂಕು- 030). [ಸಂ.] 
ಭೂರಿನಯನ (ನಾ)- ಅನೇಕ ಕಣ್ಣುಗಳನ್ನುಳ್ಳವನಂ ; ಸಹಸ್ರಾಕ್ಷ 
ಇಂದ್ರ: ಭೂರಿನಯನನ ಮನೆಗೆ ಹೋಗಿರಲಾರು ತಾನೆಂದೆನ್ನಲಾತನ 
ನಾರಿ ಪರಿಭವಿಸಿದಳು ಗರ್ವದಲೆಂದಳಬುಜಾಕ್ಷಿ (೪6. 00-೬೦-೩೨). [ಸಂ.) 
ಭೂರಿಪು (ನಾ). ಭೂಮಿಯ ಜನಸಮೂಹದ ವೈರಿ; ರಾಕ್ಷಸ; ಭೂರಿ 
ಭೂರಿಪುಸಂಘಸಂಹೃಶಿಶಕ್ತಿ ಶಕ್ತಿಸಮನ್ವಿತೇ (ಕಾ೩ಕೇ- ೩-00೪). [ಸಂ,] 
ಭೂರಿಫೇನ (ನಾ). ಒಂದು ಬಗೆಯ ಗಿಡ: “ ಸಪ್ತಛಾ, ವಿಮಲಾ. 
ಸಾತಲಾ, ಭೂರಿಫೆನಾ, ಚರ್ಮಕಷಾ - ೫ ಸಮ್ಮುಗಾರಯೆಂಬುವದು” 
(ಸಿರ್ಮಾಂತಿ- ೦೪೩). [ಸಂ, ಭೂರಿಫೇನಾ] 
ಭೂರಿಬಲ (ನಾ). ಮಹಾ ಪರಾಕ್ರಮಶಾಲಿ : ಭೂರಿಬಲ ಗುರುಸೂನು 
ಶಕುನಿ ಮಹಾರಥಾದಿಯ ಕೂಡಿಕೊಂಡನು ನರನ ಸಂಗರಕೆ (ಕರಾ. 
ಓಲ). [೫ಂ.7 
ಭೂರಿಭೋಜನ (ನಾ). ಅನೇಕ ಜನರಿಗೆ ಮಾಡಿಸುವ ಸಂತರ್ಪಣೆ : 
ಯಾರುಬೇಕಾದರೂ ಬಂದು ಊಟ ಮಾಡಬಹುದಾದ ಸಾಮೂ 
ಹಿಕ ಸಂತರ್ಪಣೆ : ಸೀರೆ ಕುಪ್ಪಸ ಬೇಡ ಹಾರ ಓಲೆಯೂ ಬೇಡ ಭೂರಿ 
ಭೋಜನ ಬೇಡ ನಾವು ದೀನರಮ್ಮಾ (ಕಪ್ಪ. ೩೩-೫); ಆ ಹದಿನೆಂಟು! 


ದಿನಗಳೂ ಭೂರಿಭೋಜನಾದಿಗಳು ನಡೆದುವು (mos. ೨೩೭). [ಸಂ.]| 40 


ಭೂರಿಮಾಯ (ನಾ). ಹೆಚ್ಚು ಮೋಸ ಮಾಡುವ ಪ್ರಾಣಿ; ಬಳ್ಳು; 
ನರಿ: “ ಗೋಮಾಯುಃ * ಭೂರಿಮಾಯಃ - ಈ ೨ ಬಳ್ಳು” 
(ತಮ ೩6-೭೬). [೫.7 


ಭೂರಿವಸರ (ನಾ)- ಅನೇಕ ಸಾಮಾನುಗಳಿಂದ ಕೂಡಿದ ಅಂಗಡಿ ; 


ದೊಡ್ಡ ಅಂಗಡಿ: ಓರಂತೆ ಕಣ್ಣೆ ಸೆದುವು ಳಂಚುಗಾಅರ ಭೂರಿವಸ್ಥರಗಳು| ಆ 


(1209230. 4-40). 


[ಭೂರಿ 4. ಪಸರ] 


:]|ಭೂರ್ಜಾರ (ನಾ). ಒಂದು ಬಗೆಯ ಮರ ; ` 


“ ಶ್ರೀಹಸ್ತಿನೀ, ಭೂರುಂಡೀ-೨ ಹಣ್ಣೇಗಿಡದ ಪೆಸರು ಗಳೆ: ಗುರು 
ಗಲಗಿಡ ” (ಸಿರ್ಕಾಂತಿ- ೦೨೬). [ಸ್ಟ್‌ ಭೂರುಂಡೀ] 
ಭೂರುಗ " ಬುರುಗ್ಮು' ನೋ. 
5|ಭೂರುಹ (ನಾ): = ಭೂಮಿರುಹ: ನಿಶ್ಚೇತನಂಗಳುಮಿರ್ದಪ್ಪುವು 
ಪಾರ್ಶ್ಯದೆಳ್‌ ನಿಯಮಮಂ ತಾಳ್ವಿರ್ದವೋರ್‌ ಭೂರುಹಂಗಳಿಮೆೊದಂದು 
ಮುನೀಂದ್ರನುನ್ನತಿಯನುತಿಂತುಂತೆನಲ್‌ ಬರ್ಕುಮೇ (ರಂತ 340); 


ಕುಬೇರನ ಗರ್ವಭೂರುಹನ ಬೇರುಳಿಯುದೆ ಕಿತ್ತು ಬಿಸುಡುವೆನು 
(ತ್ರಿಪ್ಪಸಾಂ. ೦೦-೦೨೬). [ಸಂ.] 
39 ಭೂರ್ಗ "ಬಂರುಗ್ಯು' ನೋ. 
ಭೂರ್ಜ (ನಾ). ಒಂದು ಬಗೆಯ ಮರ; ಭುಜಪತ್ರೆಮರೆ: “ಭೂರ್ಜಃ, 


ದರ್ಮ, ಮೃದುತ್ವಕ್‌- ೩ ಭುಜಪತ್ರೆಗಿಡದ ಹೆಸರುಗಳು” (ರ. 
3೨); ವಿಳಾಲುಂಗಲವಂಗಭೂರ್ಜಲವಲೀನಾರಂಗಜಂಬೀರೆಹಿಂತಾಳಾನೋಹ 
ಸೆಂಕಂಳೆಂ ಬಳಸಿ ತಟ್ಟು (ಕಾತಿಕ್ಯ. ೯-0೫): ಹಸುರು. ಕಾಣದಾಗಿದ್ದ 
ಕಾಂಪೌಂಡಿನ ಆಚೆಗೆ ಭೂರ್ಜಮರಗಳ ತೋಪು (೧೪: ೬೪)- 
[ಸಂ.] 

ಭೂರ್ಜತ್ವಕ್ಕು (ನ್ಯ. ಭೂರ್ಜವೃಕ್ಷದ ತೊಗಟೆ : ಪ್ರಾಚೀನಗ್ರಂಥವಾ 
ವುದಾದರೂ ತಾಳಪತ್ರವೋ ಭೂರ್ಜತ್ವಕ್ಕೋ ದೊರೆತ ಕೂಡಲೆ... 
ವಿಷಯವನ್ನು ಆದರಿಂದ ಹೀರಿ ಉಪಯೋಗಿಸುವರು (ಥಾಣಕ್ರ. 00) - 

[ಸಂ, ಭೂರ್ಜತ್ವಟ್‌] 

ಭೂರ್ಜಪತ್ರ (ನಾ). -ಭೂರ್ಜತ್ತ ಕ್ಕು : ಆಗ ಚಿಂತೆಯಿಂದ ಅದರ ಹಸಿರು 
ಎಲೆಗಳು ಭೂರ್ಜಪತ್ರದಂತೆ ಬಿಳಿಚಿಕೊಂಡುಹೋಗುತ್ತವೆ (೧೦ರ. 11, 
೪0೨); ಬಖ್‌ಶಾಲಿ ಎಂಬಲ್ಲಿ ದೊರೆತ ಭೂರ್ಜಪತ್ರ ಹಸ್ತಪ್ರತಿ ೭೬೪" 
ಅಂಗುಲಗಳ ಅಳತೆಯಿದೆ (ಕನ್ನಸೂ- ೩೭). [ಸಂ.] 

“ಭುಕ್ತಾ _ ಭೂರ್ಜಾರ” 


೩೦. 


(೬4%. 000)- [?] 
ಭೂಲೋಕ. ಭೂಳೋಕ (ನಾ)- ಮನುಷ್ಯರು ವಾಸಿಸುತ್ತಿರುವ 
ಲೋಕ; ಭೂಮಿ: ಭೂಲೋಕೆವದಿರಿತು ಸರ್ವಜೀವಿಗಳವನಿಗೊಅಗಿದವು. 
(ಇ4ಪು- ೩6-೬೦); ದೇವಲೋಕಕ್ಕೆ ಹೋದರೂ ಭೂಲೋಕ ತಪ್ಪದು 
(ಗಾರ). ಭೂಳೋಕ : ಭೂಳೋಕಾದನೇಕದ್ರ 
೫೪-೪೦; 974 1). [ಸಂ.] 
ಭೂಲೋಲ (ನಾ). ರಾಜ ; ಅರಸು: ಕಿಹ್ಕಿಂಧಕೈಲದ ಮಹಾಮರ್ಕಟಾ 
ಧಿಪರ ನೋಡುತ್ತ ಭೂಲೋಲನಿರೆಲು (49. ೩-೩೦); ಭೂಲೋಲ 
ಳೈಕ್ಯವೂಗಿರ್ದುದಾ ಕಲ್ಲೊಳಾ ಲಲಿತವಾಜಿ (3 ಬಂ. 00-00): [ಸಂ.] 
55 [ಭೂವರ (ನಾ). ದೊರೆ; ರಾಜ; ಅರಸಂ: ಭೂವರರೊಳ್‌ ಶ್ಯಾಗಿಗಳಿಲ್ಲವೇ 
ಕವಿಗೆ ವಿದ್ಯುಮಾತೃವೇಂ ಬಂಜೆಯೇ (ಸೋಮೇಶ. ೩೮); ಭೋಜ್ಯಾಭೋಜ್ಯ 
ವನು ತಿಳಿದು ಪರಿಹರಿಸಬಲ್ಲವರುಗಳು ಘನತರದ ಸುಕೃತವನೈದುವರು 
ಭೂವರರೊಳಗೆ (ಕುಪ್ಮಾಣ. ೬-೩೨)- [ಸಂ.] 


30 xxx ಓಳ. 11, 


ಭೂವಲಯ, ಭೂವಳಯ (ನಾ). ಭೂಮಿ: ಧರಣಿ; ಭೂವಲ 
[೫೫ಂ« ೪)ಯದೊಳು ಕೇಳು ಮತ್ತೆಯು ಭೂವರೇಣ್ಯಂ * «೬ ಆಗ್ರಹಿಸಿ 
(044. ೨೪-6೪)- ಭೂವಳಯ ; ಇದೇವೆದೊ ಪಟ್ಟ ಸ್ಸಿಂಡಮಂಡಿತಂ 
ಭೂವಳೆಯಂ (ಅಂತ್ಯ. ೦೪-೨೯). [ಸಂ.] 


ಭೂವಲ್ಲಭ (ನಾ). ಇ ಭೂವರ : ಭೂವಲ್ಲಭ ಸೋತ್ಸ್ನೇಪ ಭ್ರೂವಿಲಸಿತ ದತ್ತ 
ವಾಚನಾದೇಶಮಿದಂ ಭುವಿಸಿಮೆಂದತಿಮಧುರೋಧ್ಯಾವಿತಗಂಭೀರನಾದಧಿಂ 
ಬಾಜಿಸಿದಂ (6೨೪. 09-9೩). [ಹಂ. 

ಭೂವಳೆಯ 'ಭೂವಲಯ' ನೋ: 


ಭೂವಿಕ್ರಮ 


ಭೂವಿಕ್ರಮ (ನಾ). ಒಬ್ಬುತನ ಹೆಸರು: ನಿರವದ್ಯಚರಿತಃ ಪ್ರತಿ 
ದಿನಮಭಿವರ್ದ್ಯಮಾನಪ್ರಭಾವೋ ಭೊವಿಕ್ರಮನಾಮಧೇಯಃ ಅಪ (ಎ. 
X11, ಶಂತಿನ, sF-04; 904). [3] 

ಭೂವಿಜ್ಞಾನ (ನಾ). ಭೂಮಿಯ ಸ್ತರಗಳಂ, ಅವುಗಳಿಗಿರುವ ಸಂಬಂಧ 
ಹಾಗೂ ಅವುಗಳಲ್ಲಿ ಉಂಟಾಗುವ ಮಾರ್ಪಾಡುಗಳನ್ನು ಕುರಿತ 
ಶಾಸ್ತ್ರ ; ಭೂವಿಜ್ಞಾನ. .. ಭೂಮಿಯ ಜೀವನವೃತ್ತಾಂತ, ಇತಿಹಾಸಗಳ 
ಸಮಗ್ರಅಧ್ಯಯನ ಇದರಲ್ಲಿ ಮಾಡಲಾಗುತ್ತದೆ (ಕರೋ. ೫11; 005). 

[ಇಂ.] 

ಭೂವಿಬುಧ (ನಾ). ಬ್ರಾಹ್ಮಣ; ಭೂಸುರ : ದೈವದಾಧೀನದಲಿ ಜಗವಾ 
ದೈವ ಮಂತ್ರಾಧೀನ ಮಂತ್ರವು ಭೂವಿಬುಧರಾಧೀನವಾಗಿಹುದಾಗಿ 
ಲೋಕದಲಿ ದೈವವೇ ಬ್ರಾಹ್ಮಣನು (ಕು್ಕಾಣ- 5-೩0). [ಸಂ.] 

ಭೂವಿಶ್ರುತ (ಗು). ೧. ಭೂಮಿಯಲ್ಲಿ ಹೆಸರುವಾಸಿಯಾದ; ಪ್ರಸಿದ್ಧ 
ನಾದ; ` ಕೀರ್ತಿವಂತನಾದ ; ಆರಾವಾತೆಗೆ ಶೇಖರಮೆನೆ ಭೂವಿಶ್ರುತ 
ವಿಭವನುದನಭಿನವಪುಪಂ (ಮಂಕಿ. 8-0); ಭೂವಿಶ್ರುತ ಯೋಗಿನಾಥ 
ಯೋಗಾಹ್ಲಾದಂ (ಕಕತ. ೩-೫)- (ನಾ). ೨.. ಭೂಮಿಯಲ್ಲಿ ಹೆಸರು 
ವಾಸಿಯಾದವನು, ಪ್ರಸಿದ್ಧನಾದವನು : ಅ ವಿಪ್ರೋತ್ತಮನ ಮಗೇ 
ಭೂವಿಶ್ರುತನೀಶ್ಚರಾರ್ಯಂ (ಕಂತ. ೯-09) ; ಭೂವಿಶ್ರುತನೆನೆ ಸುಕೌಶಲ 
ಪ್ರತಿಪತಿ ತಪದಿಂ ಶ್ರುತದಿನಾರುಮಂ ಗೆಲೆವಂದಂ (ಕಂಠಾರೂ- ೨-೩೦)- 

[kD] 

ಭೂವೇಷ್ಟಿ (ನಾ). ಜಾಯಿಕಾಯಿ (?) : ಒಪ್ಪುವ ಲವಂಗ ಭೂವೇಸ್ಸಿ! 
ಜಾತಿರ್ಭೂಸಚೊರ್ಣತಕ್ಕೋಲಜಂ ಕರ್ಪೂರವೂ ಹಿಂಗೆಯಾ ಪಂಚಸೌಗಂಧಿಕಂ 
ಮುಖವಾಸನಂಗಳೇ ಶ್ರೇಷ್ಠ (ರಕ್ಕೆ ಪು. ೬-00-6೪). [7] 

ಭೂಶಯ್ಯೆ (ನಾ). ನೆಲದ ಮೇಲೆ ಮಲಗುವಿಕೆ: ಸುರುಮಾರಶ್ರೀಯ 
ನಾಳ್ಹಾ ನಿತಂಬಿನಿ ಭೂಶಯ್ಕೆಗೆ ಜಾಗರಕ್ಕನಶನಕ್ಕೆ . . . ಒಡಲಂ 
ನಿಯೋಜಿಸಿದಳ* (ಮುಲ ಪು- ೪-೪೬). [ಸಂ. ಭೂಶಯ್ಯಾ) 

ಭೂಶಾಯಿ (ನಾ). ನೆಲದ ಮೇಲೆ ಮಲಗುವುದು ; ಭೂಮಿಯ ಮೇಲೆ 
ಒರಗುವುದು. 

ಭೂತಾಯಿಯಾಗು = ಸತ್ತುಬೀಳು: ಕನ್ನಡ ಕಟ್ಟಾಳುಗಳು 

ಬೊಬ್ಬಿರಿದು ರಣಕೋಲಾಹಲವೆಸಗಲು ಇನ್ನೂ ನಾಲ್ಕು ಸಹಸ್ರ ಶತ್ರು 
ಹಯ ಭೂಶುಯಿಯಾದವು (6094. 33). [ಸಂ. ಭೂಶಾಯಿನ್‌] 

ಭೊಶಾಯಿತ (ನಾ). ಭೂಮಿಯ ಮೇಲೆ ಮಲಗಿರಂವಂತಹುದು ; 
ಈಗ ಅವೆನ್ಸ ಭೂಶಾಯಿತವಾಗಿವೆ (ಶಂಡಾತ್ರೆ, 3೬). [ಸಂ. ಭೂಶಾಯಿತಾ] 

ಭೂಶಿರ (ನಾ). ಸಮುವ್ರದೊಳಗೆ ಚಾಚಿಕೊಂಡಿರುವ ಭೂಭಾಗ; 
ಭೂಶಿರ._ಪಕ್ಕದಲ್ಲಿರುವ ಪ್ರದೇಶಗಳಿಗಿಂತ ಹೆಚ್ಚಾಗಿಯೂ, ಇಕ್ಕಟ್ಟಾಗಿಯೂ. 
ಸಮುದ್ರದೊಳಕ್ಕೆ ಚಾಚಿಕೊಂಡಿರುವ ಭೂಮಿ (ಉದಾ. ಕನ್ಯಾಕುಮಾರಿ) 
(568. 1, ೨೭); ಸಮುದ್ರದೊಳಕ್ಕೆ ಚಾಚಿಕೊಂಡಿರುವ ಭೂಭಾಗವು 


“ಭೊಶಿರವು ಅಥವಾ ಕೇಪ್‌” ಎಂದು ಕರೆಯಲ್ಪಡುತ್ತದೆ. 
(ಕೊರೋಕೆ. 00)* [ಸಂ.] 
ಭೂಶುದ್ಧಿ (ನಾ). ಮನೆಯನ್ನು ಕಟ್ಟುವಾಗ ಪ್ರಾರಂಭದಲ್ಲಿ 


ಶಂಕುಸ್ಥಾಪನೆ ಕಾಲದಲ್ಲಿ ನೆರವೇರಿಸಬೇಕಾದ ಸ್ಮಳಪರಿಶುದ್ಧಿ ; 
p ದೇವತಾವಿಗ್ರಹ ಪ್ರತಿಷ್ಠೆ, ಪೂಜೆ, ಜಪ ಮೊದಲಾದುವಕ್ಕೆ 
ಕುಳಿತುಕೊಳ್ಳು ವ ಸಂದರ್ಭ, ಧ್ವಜಸ್ಕಾಪನೆ ಮೊದಲಾದುವು 
ಗಳಿಗೂ ಭೂಶುದ್ಧಿಯು ಅವಶ್ಯಕ : ಭೂಶುದ್ಧಿಯಂ  ಖನನಾದಿ 
ಷಟ್ಕ್ರಯೆಗಳಿಂ ನೆಗಳಿ (ಕುಪಡಿಪು- ೨-೩೬). [ಸಂ.) 
ಭೂಶೋಧನೆ (ನಾ). ನೆಲವನ್ನು ಅಗೆದು ಪರೀಕ್ಷಿಸುವುದು: ಅರಮನೆಯ 
ನಿವೇಶನದಲ್ಲಿ ನಡೆದ ಭೂಶೋಧನೆಯ ಫಲವಾಗಿ ಒಂದು ಪ್ರೇಕ್ಷಂರ 


೬೭೮೦ 


ಭೂಪ್ಯ 

4 ಹೆಜಾರವು .... ಸಿಕ್ಕಿತು. (96೦, ೪0೪); ಹೆಚ್ಚಾಗಿ ಭೂರೋಧನೆ 
ನಡೆದರೆ ಕೆಲವು ಕುರುಹುಗಳು ಕಂಡುಬರಬಹುದು (ಶೊದ್ಮುರಾ- ೬)- 

[೫ಂ. ಭೂಶೋಧನ] 

ಭೂಷಣ (ನು). ೧. ಅಂದವನ್ನುಂಟುಮಾಡುವಿಕೆ ; ಅಲುಕರಣ : 
“ಭೂಷಣಂ, ಅಲಂಕ್ರಿಯಾ-೨ ಅಲಂಕರಿಸುವಿಕೆ, ಅಲಂಕಾರಮಾಡುವಿಕೆ” 
(ಸಿರ್ಕಾಂತಿ, ೦೯೮). ೨. ಅಲಂಕಾರ ; ಶೃಂಗಾರ: `"ಪರಿಷ್ಕಾರಃ, 
ಭೂಷಣಂ - ಈ ೨ ಅಲಂಕಾರಂ'" (ಕಣಯ. ೪-460); ಗಣನಾಕ್ಷೆ 
ಸೂತ್ರಮಣಿಯೊಳ್ರತ್ನೋಜ್ವಲಂ ಭೂಷಣಂ (ಗರಯ. 0); ಗುಣ 
ಗಳಿಗೆಲ್ಲಕೆ ಭೂಷಣ ರೂಪವು ಶೀಲಕೆ ಭೂಷಣ ಕುಲವು (ಇಂತಾ. 60:00). 
೩. ಒಡವೆ: ತೊಡವು ; ಆಭರಣ: “ಭೂಷಣಃ, ಅಳಂಕಾರಃ, 
ನೇಪಥ್ಯಂ ಆಭರಣಂ - ಈ ೪ ತುಡುಗೆ'' (ಶಉಾಯು- 6-೬೮೩) ; ಇದು 
ಕೊರಲಿಂತಿದಾರಮಿದು ಭೂಷ್ಯಮಿದರ್ಕಿದು ಭೂಷಣಂ ದಲೆಂಬುದನೆನವೇಡ 
(ಉತ್ರ ೩-10) ; ಒಂದು ಸ್ವರ್ಣವೆ ಕೃತನ ಚತುರತೆಯಿಂದ ಬಹುಭೂಷಣ 
ಗಳಾದಂತೆ (1ಗತಾ- ೦೪-೬). [ಸಂ.] 

ಭೂಷಣಾಂಗ (ನಾ). [ಜೈನ] ಹತ್ತು ಕಲ್ಪವೃಕ್ಷಗಳಲ್ಲಿ ಒಂದು ; 
ನಾನಾತರದ ಆಭರಣಗಳನ್ನು ಕೊಡುವ ಕಲ್ಪವೃಕ್ಷ : ಜಂಗಮ 
ಕಲ್ಪವೃಕ್ಷಮೆನೆ ಕೊಟ್ಟೇ ಮಾಚಕ್ಕಿಯಿಂ ಭಾಜನಾಂಗದ' ಮಸ್ತ್ರಂಗದ 
ಭೂಷಣಾಂಗದಳವಂ ಚಕ್ರೇಶ್ವರಂ ತಾಳ್ಗಿದಂ (6೪. ೪-೩); 
ಭೂಷಣುಂಗಮೆಂಬುದು ಕಟಕ ಕಟಿಸೂತ್ರ ಕುಂಡಲ ಕೇಯೂರ ಹಾರ 
ನೂಪುರಾದಿ ಪುರುಷಯೋಗ್ಯಭೂಷಣವಿಶೇಷಂಗಳನೀವುದು (ಜಾರಿ. ೪). 
“ದಶಾಂಗಕಲ್ಪಕುಜ' ಪರಾ. [ಸಂ.] 

ಭೂಷಿತ (ಗು)- ೧. ಅಲಂಕೃತವಾದ, (ನಾ). ಫಿ ಅಲಂಸೃತನಾದವನು 
*`ಮುಡಿತಃ, ಪ್ರಸಾಧಿತಃ, ಅಲಂಕೃತಃ, ಭೂಷಿತಃ, ಪರಿಷ್ಕೃತ। _ ೫ 
ಅಲಂಕರಿಸಲ್ಪಟ್ಟವನ ಹೆಸರುಗಳು” (ಸಿ೦್ಕಾಂತಿ- ೧೪); ದೈವ ಹೊಡೆ 
ದಂದದಲಿ ಬೆಆತು ಸಭಾವಲಯದಲಿ  ಗರ್ವವಿಭ್ರಮಭಾವಭೂಷಿತನಾಗಿ 
ವೈಹುಯಸವೋಕ್ಷಿಸುತ (ಕುಡಕ. 6-40). [ಸಂ,] 

ಭೂಷಿಸು (ಕ್ರಿ). ೧. ಚೆನ್ನಾಗುವಂತೆ ಮಾಡು; ಮನುಷ್ಯನನ್ನು 
'ಭೂಷಿಸುವುದು ಒಡವೆಗಳಲ್ಲ, ಗುಣಗಳು (449). ಪಿ. ಹೊಗಳು ; 
ಪ್ರಶಂಸಿಸು : ದೂಷಿಸಲಿ ಅಥಮ ಭೂಪಿಸಲಿ ಧೀರರುದವರು ನ್ಯಾಯ 
ಮಾರ್ಗದಲ್ಲಿಟ್ಟ ಹೆಜ್ಜೆಯನ್ನು ಎಂದಿಗೂ ಚಲಿಸುವುದಿಲ್ಲ (೩830. ೩1, 9 
635); ನೀನು ಯಾವಾಗಲೂ ನಮ್ಮನ್ನು ದೂಷಿಸಿ ನಮ್ಮ ಹಗೆಗಳನ್ನು 
ಭೂಷಿಸುತ್ತೀಯೆ (ಊೀತ್ಕತ- ೦೦೬). [ಭೂಷಣ 2. - ಇಸ್ಮು) 

ಭೂಷೆ (ನಾ). ಒಡವೆ ; ಆಭರಣ : ಆರ್ಹಂತ್ಯಧರ್ಮಂ ತನಗಾರ್ಮಂ 
ಭೂಷೆ ರತ್ನತ್ರಯಮನೆ ನೆಗಬ್ಬಿಂ ಧಾತ್ರಿಯೊಳ್‌ ಶಾಂತಿನಾಥಂ (ಸುಳುರೂಿ. 
9-38); ಕರ್ಣಪೂರತೆಗೆ ಕೆಂದಳಮೈತಂದುಮ ಹಾರಂ ಕಣ್ಬನಿಯಿಂಂದಾ 
ದತ್ತುಬಿಸಿದ ಭೂಷೆಯಂ ದೂಷಿಪವೊಲ್‌ (ತಂರ್ರಫ- 8-03೪). 

ಡಂ. ಭೂಷಾ] 

ಭೂಷ್ಣು (ನು). ೧. ಬಾರಿಬಾರಿಗೂ ಹುಟ್ಟುವ ಸ್ವಭಾವವುಳ್ಳುದು : 
“ಭೂಷ್ಣುಃ, ಭವಿಷ್ಣುಃ, ಭವಿತಾ - ೩ . , , ಬಾರಿಬಾರಿಗೂ ಹುಟ್ಟುವ 
ಸ್ವಭಾವವುಳ್ಳ ಕೇಶನಖಾದಿಗಳ ಹೆಸರೆಂದು ಕೆಲವರೆನ್ನುವರು” (ಹರಂ 
40). ೨ ಚೆನ್ನಾಗಿ ಬದುಕಿ ಬಾಳಬೇಕೆಂಬ ಅಭಿಲಾಷೆ ; 
ಪುರೋಭಿವೃದ್ಧಿಗೆ ಬರಬೇಕೆಂಬ ಇಷ್ಟ. ೩. ವಿಷ್ಣು ; ನಾರಾಯಣ: 
ಭಗವಂತ ಸುಗತ ಶುದ್ಧಾತ್ಮ ಸುಶ್ರುತ ಸರ್ವದರ್ಶನ ಭಗವನ್‌ ಭೂಷ್ಮು 
ವಿಭೂಷ್ಸು (ಪಕ. 99-003). [ಸಂ.] 


ಭೂಷ್ಯ (ಗು). ೧. ಅಲಂಕರಿಸಲು ಯೋಗ್ಯವಾದ ; ಶೈಂಗರಿಸಲು 
ಅರ್ಹವಾದ : ನೋಡಿದರ್‌ ಘಟಕುಚೆಯರ್‌ ಸಮಂದರುತುಮಾಕೆಯ 


ಭೂಸಕ್ಕರೆ 


ಭೂಹ್ಮವಿಭೂಷಣಂಗಳಂ (ಹುರ್ರಫು- ೬-೬೭). (ನಾ). ೨. ಅಲಂಕರಿಸ 
ಬೇಕಾದುದು ; ಇದು ಕೊರಲಿಂತಿದಾರಮಿದು. ಭೂಷ್ಯಮಿದರ್ಕಿದು 
ಭೂಷಣಂ ದಲೆಂಬುದನೆನವೇಡ . (ಉಂತಿಕೃ- ೩-10)- ' ೩- ಹೊಗಳಿಕೆಗೆ 
ಪಾತ್ರವಾದುದು ; ಸ್ತುತ್ಕವಾದುದು- - : ೪. ಹೊಗಳಿಕೆ ;: ಸ್ತುತಿ: 
ಜನರ ಪರಿಪರಿ ದೂಷ್ಯ ಭೂಷ್ಯವ ನೆನೆವೆನೇ ತಮ್ಮಡಿಯ ಸಂಭಾವನದ 
ಬಲುಹಿರಲಾವ ಭಯವೇಕೆ (ಗಗತಾ- ೦೬-೬೪). [ಸಂ.] 

ಭೂಸಕ್ಕರೆ (ನಾ). ಒಂದು ಬಗೆಯ ಸಸ್ಯ ಮತ್ತು (ಔಷಧಿಗೆ 
ಬಳಸುವ) ಅದರ ಗಡ್ಡೆ : :ಭದ್ರಮುಸ್ತೆ: ಕೋಷ್ಮ. ಭೂಸಕ್ಕರೆ- 
ತಾವರೆನಾಳ . . , ಇಷ್ಟು ಔಷಧಗಳನ್ನು ಸರಿಯಾಗಿ ಕೂಡಿ ... 
ಮಜ್ಜಿಗೆಯಲ್ಲಿ ಕದಡಿಕೊಡುವುದು (ಕ್ಕ. 99); ಚೆನ್ನೈಗ್ಗಿಲು . - . ತುಪ್ಪ 
ಉಳಿವಂತೆ ಕಾಸಿ ಅದರಲ್ಲಿ ಭೂಸಕ್ಕರೆ ಕಲ್ಲ ನಾರು. , . ಚೂರ್ಣವ ಮಾಡಿ 
ಹಾಕಿ... ಜೇನುತುಪ್ಪವ ಹನಸಿ ಸೇವಿಸಲು ಅಸ್ಥಿಸ್ರಾವ ಪರಿಹರ 
(ಸಳನ್ನಿ 303). [<ಸಂ. ಭೂಶರ್ಕರಾ] 

ಭೂಸವೆತ: (ನಾ). ಭೂಮಿಯು ಸವೆದು ಹೋಗುವುದು: ಕತ್ತಾಳೆ 
ಗಳನ್ನು ಮಟ್ಟವಲ್ಲದ ಭೂಮಿಯ  ಬದುಗಳಲ್ಲಿನ ಭೂಸವೆತವನ್ನು 
ತಡೆಯುವುದಕ್ಕೂ ಬೆಳೆಸುತ್ತಾರೆ (40ಕೋ. 3: ೦೬೪). [ಭೂ *- ಸವೆತ] 

ಭೂಸಾರ (ನಾ). ನೆಲದಲ್ಲಿರುವ ಸಸ್ಯಗಳು ಬೆಳೆಯಲು ಕಾರಣವಾದ 
ರಾಸಾಯನಿಕ ವಸ್ತು ; ಗೊಬ್ಬರ. [ಸಂ.] 

ಭೂಸಾರತೆ (ನಾ). ನೆಲದ ಸುರ,-ಸತ್ತ್ವ: ತಿಳಿದ ತಡಿದದಿಯ 
ಮಡಿಗಳ ಜಳದೊಳ್‌ ರಂಜಸುವ ಧಾನ್ಯಮಂಜರಿಯ ನೆಟಲ್‌ ಫೊಳೆಯೆ 


ತೆನೆಮೋಮವಿವು ಬೇರ್ಗಳಿನೆನಿಪುವು. ಬೆಳೆದ ಕಟವೆ ಭೂಸಾರತೆಯಿಂ 
(ತಂತ್ರಶು. 0-63) - [ಸಂ. ಭೂಸಾರತಾ] 
ಭೂಸುತೆ (ನಾ). ಭೂಮಿಯ ಮಗಳು; ಸೀತೆ: ಭೂಸುತೆಯಾಣ್ಮ 


ನೊಲು ಬೆಸನಂ ಕುಡೆ ಲಂಕೆಗೆ ಪೋಗಿ ದಾನವಾಧೀಶನ 'ರಾಜಮಂದಿರ 
ಮನಂಜದೆ ಪೊಕ್ಕು (ರರುಶ- ೪-೪3). [ಸಂ, ಭೂಸುತಾ] 

ಭೂಸುರ (ನಾ). ೧. ಬ್ರಾಹ್ಮಣ: ಮಹಿಯೊಳ್‌ ಭೂಸುರವೇಷದಿಂದ 
ಕಲಿಯಲಿ ಕರ್ಣಂ ಧನುರ್ವೇದಮಂ ರಹಿಗೆಟ್ಟಂ (ಸೋನೇಕ. ೪3); ನೀ 
ನೆನೆದುದು ಭಗೀರಥಯತ್ನವೆಂದುದು ಭೂಸುರವ್ರಾತ (ಕುಠ್ಕಾಳ್‌ ೦3-00) ; 
ಭೂಸುರರ್‌ ದಾನ ದಕ್ಷಿಣೆಗಳಿಂ - ತಣಿದರ್‌ (ಉನೂಕ್ಕ. ೨೦-೮೪). 
೨. ಒಂದು: ಬಗೆಯ. ರತ್ನ : ಪಳುಕಿನಂದದಿ: ನಿರ್ಮಲಕ್ವದಿಂ ತೋರಿ 
ಶಶಿಕಳೆಯ ತೋರುವದು ಭೂಸುರಜಾತಿಯಕ್ಕುಂ (ರಣ. ೪): [ಸಂ] 

ಭೂಸ್ಪೃಣ (ನಾ). ಇ ಭೂತೃಣ: “ ಮಾರಾತೃಣಕಂ- ಭೂಸ್ತಣಂ-೨ 
ಮಾರವಳೀ ಹುಲ್ಲಿನ ಹಸರು" (ಟಿ ಹಂ] 

ಭೂಸ್ಥಾಪನೆ (ನಾ)- ಭೂಧಿಯಲ್ಲಿ ಹೂತಿಟ್ಟುದು ; ಭೂಮಿಯ ಒಳಗೆ 
ಇರುವುದು : ಬ್ರಾಹ್ಮಣನೊಬ್ಬನು . . . ಭೂಸ್ವಾಪನೆಯಾದ ಸಿಂಹಾಸನ 
ವನ್ನು ನೋಡಿ ಅಲ್ಲಿಂದ .,- ವಕ್ಷಿಣದೇಶಕ್ಕೆ ಹೊರಟುಹೋದನು 
(we. ou). [ಸಂ. ಭೂಸ್ಥಾಪನ] 

ಭೂಸ್ಮಿತಿ (ನಾ). ೧. ಭೂಮಿಯ ಲಕ್ಷಣ, ಸ್ಥಿತಿ; ನಾವು ಪ್ರಪಂಚದ 
ಸಮಗ್ರಭೂಸ್ಥಿತಿಯನ್ನು ಸ್ಥೂಲವಾಗಿ ವಿಮರ್ಶೆ ಮಾಡಿದೆವು (ಅಂತ್ರ. 1, 
176): ೨: ಹೊಲಗದ್ದೆ ಮೊದಲಾದ ಸ್ಥಿರವಾದ ಸ್ವತ್ತು: ಸ್ಥಿರ 
ಆಸ್ತಿ: (8)- [ಇಂ.7 

ಭೂಸ್ವಾಮ್ಯ (ನಾ). ಭೂಮಿಯ ಒಡೆತನ, --ಮಾಲೀಕತ್ವ : ಅತ್ಯಂತ 
"ವಿಸ್ತಾರವಾದ ಆಸ್ತಿಪಾಸ್ತಿಗಳಿಗೆ ಅವನು ವಾರಸುದಾರನಾಗಿದ್ದರೂ. 
ಭೂಸ್ವಾ: ಮ್ಯಸಂಬಂಧವಾದ ಸ್ಪೆನ್ಸರ*ನ ಅಭಿಜ್ರಾಯಗಳು ಅವನ ಮನಸ್ಸಿನ 
ಮೇಲೆ ತುಂಬ ಪ್ರಭಾವಕಾರಿಯಾದವು (ಫ£ರು. ೩೪). [ಸಂ.] 

ಭೂಳೋಕ :ಭೂಲೋಕ' ನೋ. 


೬೭೮೧ 


ಭ್ರಂಗೆಗುರುಳೆ 


ಭೃಂಗ (ನು). ೧. ತುಂಬಿ ; ಬಂಡುಣಿ : “ಅಳಿ ಚಂಚರೀಳಮಿಂದಿಂದಿರಂ 
ತುಂಬಿ ಪುಷ್ಪಲಿಹಂ ಮಧುವ್ರತಂ ಭೃಂಗಂ , . . ಮಧುಪಮಾ ಭ್ರಮರ 
ಮಕ್ಕುಂ'' (ಕುಂಗಣ, ೩3-00); ಯಾಚಕಭೃಂಗಕೋಟಿ ಕೈಕೊಂಡು 
ನಿರಂತರಂ ತಗಳ್ಲು ಕೀರ್ತಿಸೆ . . ಪ್ರಚಂಡಮಾರ್ಶಾಂಡನಲರ್ಚುಗೆನ್ನ 
5| ಹೃದಯಾಂಬುಜಮಂ ನಿಜವಾಜ್ಮರೀಚಿಯಿಂ [ಕುಠಕಾ. 0-೩) ; ಪುಷ್ಪ 
ಮೊಂದು ಬಟಲಲ್‌ ಭೃಂಗಕ್ಕೆ ಪೂವಿಲ್ಲವೇ(ಸೋಮೀತ. ೨೬): ಭೃಂಗದ ಬೆನ್ನೇರಿ 
ಬಂತೆ" ಕಲ್ಪನಾವಿರಾಸ (ಣರ: 0-0. ೨. ಒಂದು ಬಗೆಯ 
ಜದ ಹುಳು: *ಭೃಂಗಕೀಟನ್ಯಾಯಂ' ಪರಾ. ೩. ಒಂದು ಬಗೆಯ 
ಪಕ್ಷಿ: “ಕಳಿಗಃ, ಭೃಂಗ, ಧೂಮ್ಮಾಟಃ _ ೩ ಕುಕ್ಕುಟಿಯೆಂಬ 
ಹಕ್ಕಿಯ ಹೆಸರುಗಳು” (ಸಿರ್ಕಾಂಿ. ೦೩6. ೪. ವ್ಯಭಿಚಾರಿ; ಸ್ವೇಚ್ಛಾ 
ಚಾರಿ: ೫. ಬಂಗಾರದ ಕಳಶ. ೬. ಒಂದು ಬಗೆಯ ಸಸ್ಯ ; ಗರುಗ; 
“ಗರುಗ ಮಂಗಾರಕಂ ಛೃಂಗಮದು” (ತುಂಗರಾ- ೩-3೪). ೭. ಒಂದಂ 
ಬಗೆಯ ಸಸ್ಕ : (ಕ್ಮ80- ೨0-46) ೮. ಕಾಗೆಬಂಗಾರ ; ಅಭ್ರಕ: 
"*ಭೃಂಗಮಭ್ರಕಮಕ್ಕುಂ'' (ಕುಂ10. ೩೦-೬) ; ದಂತದ ಪಾವುಗೆ ಭೃಂಗ 
ದೋಲೆ _ ಮೆಯ್ವೆತ್ತಿರೆ ರಾಶ್ರಿಯೊಳು ಸುಳಿವ ಬ್ರಹ್ಮೆಯನೀಗೆಷುಗಿಷ್ಟ 
ಸಿದ್ದಿಯಂ (ಏಕ. ೪, 60. 6033 ; 1184. ೯. ಮೋಡ; ಮೇಘ. 
೧೦. ಕತ್ತಲೆ; ಅಂಧಕಾರ. ೧೧. ಕಪ್ಪುಬಣ್ಣ ; ಕೃಷ್ಣವರ್ಣ : 
''ಭ್ರಮರಾಭ್ರಂ ಗರುಗಾಭ್ರಕಂ ತಿಮಿರಮುಂ ಕೃಷ್ಣಾದಿ ಭೃಂಗಾಹ್ವಯಂ” 
(೫ರ. ೪). ೧೨. [ನಾಟ್ಯ] ನೃತ್ಯದ ಒಂದು ಭಂಗಿ: ಒಂದು 
ಕಾಲನೆತ್ತಿಕೊಂಡು ಒಂದು ಕಾಲ ನೆಲದಲ್ಲಿಟ್ಟುಕೊಂಡು ಚೆತ್ರಿದೋಪಾದಿ 
ತಿರುಗುವಣ ಇದು. “ಭೃಂಗ”ವೆನಿಸಿಕೊಂಬುದು ' (144. 14): [ಸಂ,] 
ಭೃಂಗಕೀಟನ್ಯಾಯ (ನಾ). ಕಡಜವು ತನ್ನ ಗೂಡಿನಲ್ಲಿ ಕೀಟವೊಂದನ್ನು 
ತಂದಿಟ್ಟುಕೊಂಡು ಅದರ ಸುತ್ತಲೂ ಗುಯ್‌ಗುಡುತ್ತ ಸುತ್ತು 
ತ್ತಿದ್ದರೆ, ಆ ಕೀಟವು ಕಡಜ 'ತನ್ನನ್ನು ಚುಚ್ಚಿ ತಿವಿಯುವುದೆಂದು 
ಇದರತ್ತಲೇ ಲಕ್ಷ್ಮವನ್ನಿಟ್ಟುಕೊಂಡಿದ್ದು ಕಡೆಗೆ ತಾನೂ ಕಡಜದ 
ಆಕಾರಕ್ಕೆ ಪರಿವರ್ತನೆಗೊಳ್ಳುವ, ದೃಷ್ಟಾಂತ : ಯುವತಿಯೊರ್ಪಳ್ಳು 
ಳಿದ ತೊಲಗಿದಾತ್ಮೇಶ್ವರನ ತವಕದಿಂದಾವಗಂ ಮನಮಂಟಿ. ನೆನೆಯಲ್ಕೆ 
ಯುವತಿತ್ವಮುಡುಗಿ ಪುರುಷತ್ವಮೆಯ್ದುಗುಮಂತೆ ಭೃಂಗಕೀಟನ್ಯಾಯದಿಂ 
(608- 0-08-5೭)- "ಭ್ರಮರಕೀಟನ್ಯಾಯ' ಪರಾ. (ಸಂ.] 
39|ಭೃಂಗಕುಂತಳೆ (ನಾ). ತುಂಬಿಯಂತೆ'ಕಪ್ಪುದ ತಲೆಗೂದಲುಳ್ಳವಳು; 
ಚಲಮಿನೇಕ್ಷಣೆಯರ್‌ ಮೃಣಾಳಭುಜಿಯರ್‌ ಪದ್ಮಾಸ್ಕೆಯಂ*್‌ ಭೃಂಗ 
ಕುಂತಳೆಯರ್‌ (ಕೃತ್ಯಪು. 0೨-೦೦3). [ಸಂ. ಭೃಂಗಳುಂತಲಾ] 
ಭೃಂಗಗಾವುಂಡ (ನಾ). ಒಬ್ಬಾತನ ಹೆಸರು: ಸಕಕಾಲಂ ಎಣ್ಣುನೂಆ 
ತೊಂಬತ್ತನಾಖ್ಯನೆಯ ಪ್ರಜಾಪಶಿಸಂವತ್ಸರಂ ಪ್ರವರ್ತಿಸೆ ಭೈಂಗಗಾವುಣ್ಣನ 
ಮರ್ಮ್ಮಂ_ ಗಾವುಣ್ಣಯ್ಯನ ಕಲ್ಲು (ಬಕ. ೫॥; ಹಿಂದೂ. ೩0-0 ; 071), 
[ ಭೃಂಗ -/- ಗಾವುಂಡ (ಆಗಾಮುಂಡ) ] 
ಭೃಂಗಗುಣ (ನಾ). ತುಂಬಿಗಳೇ ಬಿಲ್ಲಿನ ಹೆದೆಯಾಗಿ ಉಳ್ಳವನು ; 
ಕಾಮ; ಮನ್ಮಥ ; p ಮನ್ಮಥನಿಗೆ ತುಂಬಿಗಳೀ ಹೆದೆಯೆಂಬಂದು 
ಕವಿಸಮಯ. 
ಫೇ ಂಗಗುಣಪರ ಮನ್ಮಥನನ್ನು ಸಂಹರಿಸಿದವನು ;: ಶಿವ: 
ಭೃಂಗಗಂಣಹರ [2ಐ೨೫೦- ತಂಗದಿರಧರ] ಕೊಡುವನೆಂದು ಬಲುಸೊಕ್ಕಿಂದ 
ಪೊಂಗಳಂ ಕೊಡ ಬಂದ ಗಂಧರ್ವಭಾರತಿಯ ಜಆಕಿದು (ಪ್ರೌಢ. ೦೫-೨೬) 
[ಸಂ. 
ಭೃಂಗಗುರುಳೆ (ನಾ). =ಭೃಂಗಕುಂತಳೆ ; ಅದನಾವ ಕವಿಯು ಬಣ್ಣಿಸುವನೈ. 
ಭೃಂಗಗುರ: ನವಮೋ- ೩-೨೨)... 
[ಭೃಂಗ 3- ಕುರುಳ್ಳು (ಎ ಕುರುಳ್ಳ) 4 - ಎ] 


95 


40 


ಭೃಂಗಬೋದಿಗೆ 


ಭೃಂಗಬೋದಿಗೆ (ನಾ). ಕಾಗೆಬಂಗಾರದಂತೆ ಹೊಳೆಯುವ ಬೋದಿಗೆ ; 
ಅಂಗಡಿಯ ಬೀದಿಗಳು ರಂಗಶಾಲೆಗಳು ಶೃಂಗರದೊಳೊಪ್ಪುತಿಹ ಭೃಂಗ 
ಬೋದಿಗೆಯು (ಹಕುಕ. ೬೬). [ಭೃಂಗ 4 ಬೋದಿಗೆ] 

ಭೃಂಗರಾಜ (ನಾ). ೧. ಒಂದು ಬಗೆಯ ಸಸ್ಯ; ಗರುಗ : *ಮಾರ್ತ್ಕವಃ. 
ಭೃಂಗರಾಜ; ೨ ಗರಗದ ಸೊಪ್ಪೆ” (ಸಿರ್ಯಾಂತಿ- ೪೭); ""ಭೃಂಗರಾಜಃ 
ಹೊಂಗರುಗ"” (೬49. 008): ೨. ಒಂದು ಬಗೆಯ ದೊಡ್ಡ ದುಂಬಿ. 

[ಸಂ.] 

ಭೃಂಗವಲ್ಲಿ (ನಾ). - ಭೃಂಗರಾಜ ೧: ''ಭೃಂಗಾಷ್ವಾ --ಗರುಗ, ಭೃಂಗ 
ವಲ್ಲಿ'' (೬46- 04). [ ಸಂ, ಭೃಂಗವಲ್ಲೀ ) 

ಭೃಂಗಾಯಿ (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಫಲ: 
ತೆಂಗುಯಿ ಪಲಸು ಕಿತ್ತಳೆ ಮಾವು ಮಾದಲ ಭೃಂಗಾಯಿವಣ್ಣ್ಗಳು ಸಹಿತ 
ಹಿಂಗದ ಬಹುಫಲಾದಿಗಳ ತೋಂಟಿಗರು ಸಾರಂಗಪಾಣಿಗೆ ಸಾರ್ಚಿದರು 
(ನೋಷತು ೯-೬೨). 12) 

ಭೃಂಗಾರ (ನಾ). ೧. ಚಿನ್ನದ ಗಿಂಡಿ; ಸುವರ್ಣಕಲಶಃ p ರಾಜರ ಪಟ್ಟಾ 
ಭಿಪೇಕದಲ್ಲಿ ಉಪಯೋಗಿಸುತ್ತಿದ್ದ ಕಲಶವು ಚಿನ್ನ. ಬೆಳ್ಳಿ. ಮಣ್ಣು. 
ತಾಮ್ರ, ಸ್ಫಟಿಕ. ಗಂಧದ ಮರ, ಕಬ್ಬಿಣ ಮತ್ತು ಕೊಂಬು ಎಂಬ 
ಎಂಟು ಪದಾರ್ಥಗಳಿಂದ ನಿರ್ಮಿತವಾಗಿದ್ದು ಆಕಾರ, ಅಳತೆಗಳಲ್ಲೂ 
ಭೇದವಿರುತ್ತಿತ್ತೆಂದೂ ಹೇಳಲಾಗಿದೆ ; `'ಭೈಂಗಾರಃ, ರನಕುಳುಕಾ-- 
ಈ ೨ ಬಿಂಗಾರಿ'' (ಉಡು: 8೨-0೬೦); ಧ್ವಜ ದರ್ಪಣ ಚಂಚಚ್ಚಮರಜ 
ಮಣಿ ಭೃಂಗಾರ ಸುಪ್ರತಿಷ್ಠಿತ ತಾಳವ್ಯಜನ ಕಳಶಾತಪತ್ರಂ ತ್ರಿಜಗತ್ಪತಿ 
ಗಷ್ಟಮಂಗಳಂ ಸೊಗಯಿಸುಗುಂ (6ಕು- ೨೪೧); ಹರಿನೀಲಸ್ತ್ರಂ 
ಜಾಗದ ಪಡಲಿಗೆಯುಂ ತುಂಗಭೃಂಗಾರಮುಂ ನೆರ್ಮಿರೆ , . . ಬೆಡಂಗಾದು 
ದುದ್ವಾಹಗೇಹಂ (ಶುಕಾಶಾ- 5-003). ೨. ಪಾತ್ರೆ; ಕಲಶ: ತುಂಗ 
ಕನಕಭೈಂಗಾರವಿರಾಜಿ ರಾಜನ್ಮರಕತಮಯಶುಕವಿರಾಜಿ (ಅಪು. 9-೩೦ 
619); ಗಂಧಸಲಿಲಸಂಭೃತ ವಿಶಾಲಹರಿನೀಲಭೃಂಗಾರಂಗಳಿಂ. . . ಮನಂ 
ಗೊಳಿಪ ದೇವಪೂಜಾಗೃಹಮಂ ಪೊಕ್ಕು (ತಂಠಾಮಾ- ೦೨-೨ 2); ಪಳಿಕಿನ 


ಭೃಂಗಾರದ ಬೆಳ್ವೆಳಗುಂ ಜಾಗಂಗಳಿಸೆವ ಪಸುರ್ವೆಳಗುಂ. . . ಪಸರಿಪುವು 
ಸುರರರಾಸನಶತಮಂ (ತಂತ್ರ ಶು: ೬-೩9). ೩. ಚಿನ್ನ; ಬಂಗಾರ ; 
'ಭೃಂಗಾರವನೆ' ಪರಾ. [ಸಂ,] 

ಭೃಂಗಾರವನೆ (ನಾ). ಚಿನ್ನದಿಂದ ನಿರ್ಮಿಸಿರುವ ಮನೆ; ಬಂಗಾರದ 
ಮನೆ: ಭೃಂಗಂರವನೆಯ ಭೋಗಂ ಮಂಗಳಕಳಶಂ - . . ಸಮಸ್ತರ 


ಕಂಗೆಸೆಯಲ ಮೆಜ್‌ಿದುದಾ ಸ್ವಯಂವರಗೇಹಂ (£43. ೨೬೪)- 
[ ಭೃಂಗಾರ 4 ಮನೆ 

ಭೃಂಗಾರಿ (ನಾ), ೧. ಎ ಭೃಂಗಾರ ೨: ತೋರಮೊಲೆಗಳ ಮೊಗಂಗಳ್‌ 
ರರಾಜಿಸಿ ಕರ್ಪುವೆತ್ತು ಮೋಹನಧೂಮೋದ್ಧಾರಿಗಳಂ ಚನಭೈಂಗಾರಿಗಳಂ 
ಪೋಲ್ತುವರಸಿಗಂದೆಳವಿಆಕೊಳ್‌ (ತಂರಾಮಾ- ೩-೯೫) ; ಪೊಸಬಾಸಿಗವಂ 
ಬಿಸುಡುತೆ ಮಿಸುನಿಯ ಭೃಂಗಾರಿಗಳ ಘಟಂಗಳನೊಡೆವುತ್ತಸವಸದ 
ಕರ್ಮಮಂ ತಾಪಸನುರು ಮುಳಿಸಿಂದೆ ಮಾಡುತಿರಲ್‌ (ಶ್ರ ಕೃರಿ- 3-೮). 
ವಿ. ರೆಕ್ಕೆ ಇರುವೆ ; ಜೀರುಂಡೆ: *'ಭೃಂಗಾರೀ, ಜೀರಿಕಾ, ಚೀರೀ, 
ರುಲ್ಲಿಕಾ-೪ ರೆಕ್ಕೆಗಳುಳ್ಳ ಇರುವೆಗಳ ಹೆಸರುಗಳು. ಚಿಮ್ಮಂಡೆ ಹುಳ 
ವೆನ್ನುವರು” (ಸ್ಯಾಂಕಿ: 0೬೦). [ಸಂ. ಭೃಂಗಾರೀ ] 

ಭೃಂಗಾರು (ನಾ). = ಭೃಂಗಾರ ೧: ಗೃಹೀತಚಾಮರತಾಳವೃಂತ 
ಭೃಂಗಾರುವಾರಾಂಗನಾಸಹಸ್ರಸಂಗತಮುಂ «ಅಪ್ಪೆ ರಾಜಮಂದಿ 
ರಮಂ ಪೊಕ್ಕು (ಕಾರಂಉ, ೪೩೪); ಖರದಂಡಾಂಕುಶ ರುಷಚಾಮರದರ್ಪಣ 
ಕಲಶ ಶಂಖ ಭೃಂಗಾರು ನಿಶಾಕರಶಕ್ತಿ ಬಟ ಮುಸಲೋತ್ಕರಮಂ 
ಪಾಜಿಗಳ ಪೇಡ್ರವ: [ಹಂ.] 


ನುಕರಿಸೆ ಶುಭಂ (ಕಕ್ಕಶಾ- ೩-೫೪). 


೬೭೮೨ 


26 


ಭೃಂಗಿರಿಟಿ 


ಭೃಂಗಾರುಧಾರಿ (ನಾ). ಚಿನ್ನದ ಕಲಶವನ್ನು ಹಿಡಿಯುವ ವ್ಯಕ್ತಿ: 
ವಿಜಯೆ . ನಂದಿವರ್ಧನೆಯೆಂಬೆಣ್ಬರುಂ ದಿಗ್ವನಿತೆಯರಂ ಪರಮಜಿನ 
ಜನ್ಮೋತ್ಸವದೊಳ್‌* ಶೃಂಗಾರಂಬೆರಸು ಭೃಂಗಾರುಧಾರಿಗಳಾಗಲುಂ . . - 
ಬೆಸಸುವುದುಂ (ಅಕ್ಷ. ೬-೩ ವ). [ಸಂ, ಭೃಂಗಾರುಧಾರಿನ*) 

ಭೃಂಗಾರುಧಾರಿಣಿ (ನಾ). ಚಿನ್ನದ ಕಲಶವನ್ನು ಹಿಡಿಯುವವಳು ; 
ತಾಂಬೂಲತಾಳವೃಂತಾಂಗರಾಗ ಭೃಂಗಾರುಧಾರಿಣಿಯರಪ್ಪ ವಾರವಿಳಾಸಿನಿ 
ಯರೊಳಂ (ರಂತ. ೪೩); ಜಿನೇಂದ್ರಜನ್ಮಕಲ್ಮಾಣದೊಳ್‌ ಭೃಂಗಂರು 
ಧಾರಿಣಿಯರಾಗಿರ (ತಂದ್ರಪು- ೦೦-೦೨೨ ನ). 

[ಸಂ. ಭೃಂಗಾರುಧಾರಿಣೀ] 

ಭೃಂಗಾಲಕ, ಭೃಂಗಾಳಕ (ನಾ). ತುಂಬಿಯಂತೆ ಕಪ್ಪಾದ ಮುಂಗುರುಳು; 
ನೀಲಕು: ಒಬ್ಬ ಉತ್ತಮ ದೇವಶಿಲ್ಪಿ ಕೊರೆದ ಕಣ್ಣು-ಮೂಗಿನ 
ಮಾಟ; ಸೆರೆಹಿಡಿಯುವ ಭೃಂಗಾಲಕಗಳು (ಸಮತ, 1೪೬). 
ಭೃಂಗಾಳಕ : ನವಕನಕಮಣಿಬಂಧನಿಗಳಂಗಳಿಂ ಭೃಂಗಾಳಕಂಗಳಿಂದೆ . . . 
ಎಸೆವ ಪೆಣ್ಣಳಾನೆಗಳೆ ಮೇಲೈತಂದರು (ಕೈಬಣ: ೦೬-೩): ಸುಲಿಪಲೈಂಬವಳಂ 
ಬೊಲೊಪ್ಪುವಧರಂ ಭೃಂಗಾಳಕಂ ... 
ಕಾಂತೆಯಾ (೧೬5, ೩-0೬): [ಸಂ.] 

ಭೃಂಗಾಳಕ `ಭೃಂಗಾಲಕ' ನೋ. 

ಭೃಂಗಿ, (ನಾ). ೧. ಪರಮೇಶ್ವರನ ಪ್ರಮಥರುಗಳಲ್ಲಿ ಒಬ್ಬ : ಅವರಿದಿ 
ರಾಗಿ ಬಹ ಭೃಂಗಿಯಂ ಕಂಡು ನಸುನಕ್ಕರು. (ಸರ್ಕರಿ. ೧-೨೪); ಆದ್ಯ 
ರೊಳೆದ್ದು ಕೋಡಗದಾಟವಾಡುವ ಭೃಂಗಿಯೆಯ್ದಂದ (೧8ಪು. ೨-೭). 
ಈ ಅಂಜೂರಪೃಕ್ಷ. [೫ಂ. ಭೃಂಗಿನ್‌] 

ಭೃಂಗ್ಲಿ (ನಾ). ಹೆಣ್ಣುದುಂಬಿ; ಭ್ರಮರಿ ; ಸರಸಕಿಂಶುಕಕುಟ್ಮಳೆಸಂಗಿ 
ಭೃಂಗಿಯಂಗೆಲೆ (೩ಗು- ೨-೩೭). [೫ಂ, ಭೃಂಗೀ] 

ಭೃಂಗಿನರ್ತನ (ನಾ). ೧. (ಪರಮೇಶ್ವರನ ಸಭೆಯಲ್ಲಿ) ಭೃಂಗೀಶ್ವರನು 
ಮಾಡುವ ನರ್ತನ. ಪ. [ವೀಶೈ] ವೀರಶೈವ ಮಠಗಳಲ್ಲಿರುವ 
ಪರಂಪರಾಗತವಾದ ಒಂದು ಬಿರುದಂ (?) ; (ಸಾಧಾರಣ ಬಿರುದು 
ಗಳು). _ಉಡುಕುಮದ್ಯ. ಭೃಂಗಿನರ್ತನ. ದುಂದುಭಿ: ಭೇರಿ. ಕಹಳೆ, ಕರ್ನೆ 
(ಗುರುರ- 00)- [ಇಂ.] 

ಭೃಂಗಿಪ (ನಾ). = ಭೃಂಗಿ ೧: ಗರುಡನ ಗಜ್‌ಯ ಗಾಳಿಯೊಳ್ಳಿಕ್ಕಿ 
ಬೆಂಡಾಗಿ ತಿರುಗಿ ಬಂದಭವಂಗೆ ಭೃಂಗಿಪಂ ಬಿನ್ನೈಸುತಿರೆ ಕೇಳ್ಮು 
೪-30). [ಸಂ.] 

ಭೃಂಗಿರಿಟಿ (ನಾ). ಎಭೈಂಗ್ಗಿ ೧ : ಭೃಂಗಿರಿಟಿಯ ಮೆಲ್ಲಡಿಗಳೆನ್ನಯ ಮತಿಗೆ 
ಸತತವಿಸವುತ್ತಿರ್ಕೆ ನಿರ್ಮಳತ್ವಮಂಂ (603. ೦-೦-೦೬). ಭೃಂಗಿಗೆ 
ಶಿವಗಣದಲ್ಲಿ ಬಹಳ ಉನ್ನತಸ್ಥಾನವಿದೆ. ಭೃಂಗಿರಿಟಿ. ಭೃಂಗೇರಿಟಿ, 
ಭೃಂಗಿರೀಟಿ. ಭೃಂಗರಿಟೆ, ಭೃಂಗರೀಟ. ಭೃಂಗಿರೀಟ. ಭೃಂಗೀರಿಟ 
ಎಂ ವ್ಯತ್ಯಾಸವು ಹೆಸರಿನಲ್ಲಿ ಕಂಡುಬರುತ್ತದೆ. ಇವನು ದುಂಬಿ 
ಯಂತೆ ಧ್ವನಿ ಮಾಡುತ್ತಿದ್ದುದರಿಂದ (ಭೃಂಗ ಇವರಟತಿ ಎಂದು) 
ಇವನಿಗೆ ಈ ಹೆಸರುಗಳು ಬಂದಿವೆ. ಪರಮೇಶ್ವರನು ಪಾರ್ವತಿ 
ಯೊಂದಿಗೆ ಬೆರೆತಂಗ ತನ್ನ ವೀರ್ಯವನ್ನು ಅಗ್ನಿಯಲ್ಲಿ ಬಿಟ್ಟನು. 
ಆಗ ಅದರ ಎರಡು ಕಣಗಳು ಬೆಟ್ಟದ ಮೇಲೆ ಸಿಡಿದು ಬಿದ್ದುವು. 
ಅದರಿಂದ ಇಬ್ಬರು ಮಕ್ಕಳು ಹುಟ್ಟಿದರು. ಬ್ರಹ್ಮನು ಆ ಮಕ್ಕಳಲ್ಲಿ 
ದುಂಬಿಯಂತೆ ಕಪ್ಪುಬಣ್ಣವುಳ್ಳ ಒಬ್ಬನಿಗೆ ಭೃಂಗೀ ಎಂದು 
ಹೆಸರಿಟ್ಟನು. ಕಾಡಿಗೆಯಂತೆ ಬಹಳ ಕಪ್ಪಾ! ಗಿದ್ದ ಮತ್ತೊಬ್ಬನಿಗೆ 
ಮಹಾಕಾಲನೆದು ನಾಮಕರಣ ಮಾಡಿದನು. ಪಾರ್ವತೀ 
ಪರಮೇಶ್ವರರು ಆ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸಲಹಿದರು- 


ಕಣ್ಣನ್ನು 


ಪದಾಬ್ಮಂ ಮಂಜುಳಂ 


(Gum. 


ಅವರನ್ನು ಗಣಾಧಿಪತಿಗಳನ್ನಾಗಿ ಮಾಡಿದನು. ಅವರಿಬ್ಬರೂ 


ಭೈಂಗೀಶ 


ದ್ವಾರಪಾಲಕರಾಗಿದ್ದು ಶಿವಸೇವೆಯನ್ನು ಮಾಡುತ್ತಿದ್ದರಂ 
ಎಂದು ಕಾಳಿಕಾಪುರಾಣದ ೪೫ನೆಯ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 
[ಸಂ.] 

ಭೃಂಗೀಶ (ನಾ). ಭೃಂಗಿ ೧: ಭೃಂಗೀಶ ವೀರಗಣೇಶರುಂ ರುದ್ರೇಶ 
ಯೋಗಾಚಾರ್ಯರುಂ ನೆರದೋಲಯಿಸುತಿರಲು (ಎಸಶ್ರ. 39-೪6) : ಗಗನ 
ಪಥದೊಳ್‌ ಪಿನಾಕಿ ಕಂಡಳಿಯಿಂದಾ ತಲೆಗೆ ಕಳುಹಿದಂ ಭೈಂಗೀಶನಂ 
ಮುದದೊಳು (ಕೈಬರಾ: ೦೫-೦೪). [c.} 

ಭೃಗು (ನಾ). ೧. ಬ್ರಹ್ಮನ ಹೃದಯದಿಂದ ಜನಿಸಿದವನು: ಒಬ್ಬ 
ಬ್ರಹ್ಮರ್ಷಿ: ಹರನಿಳಯದೊಳು ಹುಗುವ ಸಂದೀಶ್ವರನೊ 
ವರಮುನಿಪ ದೂರ್ಮಾಸನೋ ಭೃಗುವೋ (03. ೪೩-೪0); ರಕ್ಷೋಫಘ್ನ 
ಮಂತ್ರದಿಂದೆಂಟುಬಾಗಿಲ್ಗಳಂ ರಕ್ಷಿಸುವರಾಗಿ ವಿಶ್ವಾಮಿತ್ರ ಭೃಗು - . . 
ಅಕ್ಷಯತಪೋಧನದ ವರಮುನಿಗಳೆಲ್ಲರುಂ ಲಕ್ಷಿತದ ಪೂಜೆಗಳನನುಕರಿಸಲು 
(ಕೈ. ೩೩-೪೦) ; ಭೃಗುಮುನಿಯ ಶಾಪದಿಂ :ಪನ್ನಗರಯನಂ ಪತ್ತು 
ಯೋನಿಯೊಳ್‌ ಪುಟ್ಟಿವನು (ಕೃತಂ, ೩೬-೯0), ೨. ಪರಶುರಾಮನ ತಂದೆ; 
ಜಮದಗ್ನಿ: 'ಭೃಗುಸುತ' ಪರಾ. ೩. ದೈತ್ಯಗುರು; ಶುಕ್ರ: 
“ರಂಗವಾನ್‌ ಕಾವ್ಯನಾ ಕವಿ ಭಾರ್ಗವಂ ಭೃಗು ಸಿತಾಂಗನುಶನನಸುರಗುರು 
ವೆಂದೆನಲು ಶುಕ್ರನು” (ಕಂಗಣ. ೦೨-೬); ಕವಿರಿಪುಗುರು ಗುರುರಿಪು 
ಭೃಗುವವರೇಪರೆನಲ್‌ ಧರಿತ್ರಿ ಕವಿಗುರು ಜನತೋದ್ಧ ಸೈವಮೊದವಿ ಮಂತ್ರ 
ಗುಣಮೊಪ್ಪುವುದು ಮಹಾದೇವದಣ್ಣನಾಥೋತ್ತಮನೊಳ್‌ (ಎ. ೪111 
ತೊರಂ, ೨6-9೬ ; 12081). ೪ಉ. ಬೆಟ್ಟದ ಇಳಿಜಾರು, - ಕಡಿದಾದ 
ಭಾಗ ; ” ಸಾನುಕಟಕಂ ಭೃಗು ಪ್ರಸ್ತ! 0 ತಟಂ ನಿತಂಬಂ ಗಿರಿಯ ಹೊರೆ. 
ಯಶ್ಶು ” (ಹಂಗಣ. ೬-೨). ೫. ಶುಕ್ರವಾರ. ೬. ಶುಕ್ರಸೀತಿ 
ಶಾಸ್ತ್ರ; ವರಸೂಪಶಾಸ್ತ್ರ ಭೃಗು ಚಿತ್ರ ರಸುಳಂಕಾರ ಗಣಿತ ಗಜ 
ಹಯ ವೈದ್ಯಂ ಸ್ವರ ಶಕುನ ಕಾವ್ಕನಂಟಕ ಭರದಿ ಕಳಾವಿದನೆನಿಪ್ಪುದತಿ 
ಚಮರವಿಟಿಂ (ನುಡ. 00-09), ಮ. [ಜ್ಯೋತಿ] ಶುಕ್ರನು ಅಧಿದೇವತೆ 
ಯಾದ ಗ್ರಹ ; ಶುಕ್ರಗ್ರಹ. [ಸಂ,] 


೬೭೮೩ 


ಭೃತ್ಯ 


ವಿಕ್ರಾಂತರಂಹಂ ನೈಸಿಂಹಂ (ಬಳೆ. ೫1: ರಾಕಣ. ೨೩-2೭; 1220); 
ಇಪ್ಪತ್ತೊಂದು ದಿನ ಭೃಗುಸುತನೊಡನೆ ಕಾದಿದನು ವಿರಥನ ಮಾಡಿದನು. 
ಭೀಷ್ಮ (ಕುಣ್ಶಾಕ- ೨-೬೬). ೨. ಶುಕ್ರಾಚಾರ್ಯ... ೩. [ಜ್ಯೋತಿ] 
ಶುಕ್ರಗ್ರಹ : ನಿಶಾಪತಿಸುತನಿಂ ಮಲ್ಲಂ ಭೃಗುಸುತನಿಂ ಪರದಾರಶೀಲ 


ನೆನಿಕುಂ ಮನುಜಂ (೫34. 0). [ಸಂ,] 


ಭೃಗುಸೂನು (ನಾ). = ಭೃಗುಸುತ ೩ : ಸೋಮಸೂನು ಭೃಗುಸೂನು 


ಸುಧಾಕರರೇಕಾದಶದೊಳ್‌ 
ಯಕ್ಕುಂ (೫4. ೦೨-೪). 


ನಿಲೆ ಪರಾತ್ರಮೋನ್ನತಿಯೆನಿಪ್ಪ ಭೂಪತಿ 


[ಸಂ.] 


ಭೃತ (ಗು)- ೧: ಕಾಪಾಡಿದ ; ರಕ್ಷಿಸಿದ : ಧಾರಿಣಿ ಬಣ್ಣಿಕುಂ ನಿಜ 


ಯಶೋವಲ್ಲೀ ವೃತಾಂಭೋದಮಾರ್ಗನನಾರಾಧಿತ ಭರ್ಗನು ಭೃತವಿಪಶ್ಚಿದ್ವ 
ರ್ಗನಂ ದುರ್ಗನು (ಶಾಕ39. 00-0೬); ಧೃತರಶಿಖಂಡ ಜಿತಸುಮಕಾಂಡ 
ವಿತರಣಶೌಂಡ ಭೃತಜಗದಂಡ ಪಾಲಯ . .. ಮಹೇಶ (೫ಳುಂಕ. 
9೬೬980). ೨- ತುಂಬಿರುವ; ತುಂಬಿದ: (ನಾ)- ೩. ಕೂಲಿಯ 
ಆಳು: ಸೇವಕ. ೪. ಅರ್ಥಪೂರ್ಣವಾದುದು : ಗಜಜ್‌ ಗರ್ಜಸುವುದು 
ಮಮಳರುಮಿ ಬೇಳ್ವೆಯ ಮಾತಂ [ತೆ]ಮಳೆ ನುಡಿದೊಡೆಮ್ಮ ಗಂಡ[ವಾ] 


” ತುಮಳುಂಬಂ ಭೃತಮಕ್ಕುಮೆಂದು ಮೆಯ(ಮೆಯ್ಸೆ ಬೆಸಸೆಂಬುದುಂ 


(ಶಂಕರಾ ೬-3೬ ಬ); “ಭೃತಮಕ್ಕುಂ - ಹೀನವಾಗುತ್ತದೆ” (ಕಾಠಂ 233). 
[ಸಂ.] 


ಭೃತಕ (ಗು)- ೧. ಪೊರೆದ ; ಪೋಷಿಸಿದ. ೨. ಕೂಲಿ ತೆಗೆದುಕೊಳ್ಳುವ; 


ಸಂಬಳವನ್ನು ಪಡೆಯುವ. (ನಾ). ೩. ವೇತನವನ್ನು ತೆಗೆದು 
ಕೊಂಡು ಸೇವೆ ಮಾಡುವವನು; ಸೇವಕ : “ಭೃತಕಃ, ಭೃತಿಭುಕ್‌, 
ಕರ್ಮಕರಃ, ವೈತನಿಕ _ ೪ ಕೂಲಿಯವನ ಪೆಸರು” (ಸಿಡ್ಯಾಂತಿ. 403); 
'ಭೃತಕಂ ಕೃತಕಪ್ರಣಯಮೆಂದಲಕಿಯದೆ ನೆಟ್‌ ಕೂರ್ತಳೆಗೆತ್ತು (ಸುಳುವೂ, 
೭-36 ವ); ಕೂಲಿಕಾಅರೆಕ್‌ಯನಂದು. . . ಭಕ್ತಿಯಿರ್ದ ನೆಲೆಗೆ ಗವಂಸ 
ಯಬ್ಬೆಗೆ ಭೃತಕನಿರ್ಚೆಯಿರ್ದೊಡುಸಿರ್ಪುದೆನಗೆ ಸಮಮದಾಗೆ ಮಾಳೆ 


ನಾನೆ ಕೂಲಿಯಂ ದಿಟಂ ಸಮಂತು ಎನೆ (ಶಾರಾತ್ಮ- ೪-0೩-0 ರಗಳ). [ಸಂ.] 
ಭೃತವಂಶ (ನಾ)- ೧: ಕೊಳಲನ್ನು ಹಿಡಿದಿರುವವನು. ೨. ಕುಲವನ್ನು 
ಪೋಷಿಸುವವನು ; ಕುಲರಕ್ಷಕ- ೧, ೨: ಭೃತವೇಶಣಾಗಿಯ.ಂ 
ವೈಪಗತರಾಗಾಸಕ್ತ ಸಿಂಹನಂದ್ಯಾಚಾರ್ಯವುತಿಪತಿ ಸತ್ತೃತ್ವಸವನನ್ವಿತ 

59| ನಂಗಿಯುವಮಾತ್ಮತತ್ತ್ವಚಯಚಾತುರ್ಯಂ (ತುರ್ರಶು.0-09)- [ಸಂ.] 
ಭೃತಿ (ನಾ): ೧- ರಕ್ಷಣೆ; ಪೋಷಣೆ. ೨. ಕೂಲಿ; ವೇತನ; ಸಂಬಳ ; 
“ಕರ್ಮಣ್ಯಾ, ವಿಧಾ, ಭೃತ್ಕಾ: ಭೃತಿಃ . . . ಪಣಃ - ೧೧ ಕೂಲಿಯ 
ಪೆಸರುಗಳು”.. (ಸಿರ್ಕಾಂತಿ- ೩೦೭)... ೩. ಅಸಲು; ಮೂಲಧನ ; 
ಬಂಡವಾಳ. ೪. ಆಹಾರ. ೫. ಕೂಲಿ ಪಡೆದು ಮಾಡುವ 


ಭೃಗುಜ (ನಂ). ೧. ಭೃಗುಯಷಿಯ ಮಗ: , ಶುಕ್ರಾಚಾರ್ಯ. 
ವಿ, [ಜ್ಯೋತಿ] ಶುಕ್ರಗ್ರಹ : ಭೃಗುಜನಿಪ್ಪತ್ತೇಟಇಗೊಳ್‌ ನಿಂದೊಡಲ್ಲಿ 
ನಿಜೋಚ್ಛಾಲಯಭಾಗದಲ್ಲಿ ಪರಮೋಚ್ಚಸ್ಮಾಯಿ ತಾನಾಗ್ರಹಂ (೫4 
6-10). [0] 

ಭೃಗುಜೆ (ನಾ). ೧. ಭೃಗುಯಷಿಯ ಮಗಳು: ಲಕ್ಷ್ಮಿ ; ಭಾರ್ಗವಿ, 
೨. ಒಂದು ಬಗೆಯ ಮರ; ಕಿರುದೇಗು : "ಸ್ವಸು ಭೃಗುಜೆ ಕಾಸಖ್ಲ 
ಕಿಲುದೆಗೆನಿಲ್ಕಿಂ” (ಮಸಣ. 9: ೪). ಸಂ. ಭೃಗುಜಾ] 

ಭೃಗುಪತನ (ನಾ). ಬೆಟ್ಟದ ಕಡಿದಾದ 'ಪ್ರದೇಶದಿಂದ ಕೆಳಕ್ಕೆ ಬೀಳು 
ವುದು; p ಮಹತ್ತರವಾದ ಪಾಪವನ್ನು ಮಾಡಿದವರು ಬೆಟ್ಟದಿಂದ|38| ಸೇವೆ. ೬. ಕೊಡುವುದು; ದಾನ: “ ವಿಶ್ರಾಣನಂ, ವಿಹಾಯನಂ, 
ಧುಮುಕಿ ಆತ್ಮಹತ್ಯೆ ಮಾಡಿಕೊಂಡರೆ ಪಾಪಪರಿಹಾರವಾಗುವು ಭೃತಿಃ - . . ದಾನಂ - ಈ ೧೦ ಕುಡುವುದು” (೫0ರ: ೩೯-೩೬೩). 
ದೆಂದಂ ಧರ್ಮರಾಸ್ತ್ರಗಳಲ್ಲಿ ಹೇಳಿದೆ: ಬದುಕು ಮರ್ಭರವಾದಾಗ ೭. ಸಂಪಾದನೆ; ಗಳಿಕೆ: ಶತಲಕ್ಷಥನದ ಲೆಕ್ಕವ ಬಾಯಿ 


ಬೆಟ್ಟದ ಶಿಖರದಿಂದ ಹಾರಿ ಪ್ರಾಣವನ್ನು ಕಳೆದುಕೊಳ್ಳುವ ಭೃಗುಪತನವೂ ನುಡಿದೊಡೇಂ? ಭೃತಿಯೆಷ್ಟು ವೆಚ್ಚಕ್ಕೆ ? (ನುಂಕಳ. ೭೩3). [ಸಂ.] 
ಪುರಾಣೇತಿಹಾಸಕಾಲಗಳ ವೀರರ ಆಶ್ಮಾರ್ಪಣೆಯ ಉದಾಹರಣೆಗಳು] |ಭೃತಿಭುಜ (ನಾ). ಕೂಲಿಯನ್ನು ಪಡೆಯುವವನು ; ಸೇವಕ: 
(ಾಂತರಾ- ೩೯೨ ಬಶ್ಮತೆ)- [೫ಂ.] ೬] ಭೃತರಃ, ಭೃತಿಧುಕ್‌, ಕರ್ಮಕರಃ, ವೈತನಿಕಃ-೪ ಕೂಲಿಯವನ 


ಭೃಗುವಾರ (ನಾ). ಶುಕ್ರವಾರ : ಅಂದಿದೊ ವಸುತಪೂರ್ಣಮಿಯ 
ಭೃಗುವಾರದಾ ನಡುಹಗಲ ಸಿರಿ ಹೊತ್ತ, (ಗೊಲ್ಮೊಳಾ. ೦೦-೨೬೦), [ಸಂ.] 


ಪೆಸರು " (೩ರ್ಯಾಂತಿ- ೩03). [ಸಂ. ಭೃತಿಭುಜ್‌] 
ಭೃತ್ಯ (ನಾ). ೧. ಆಳು; ಸೇವಕ: “ಭೃತ್ಯಃ, ದಾಸೇರಃ . , , 


ಭೃಗುವಿದ್ಯೆ (ನಾ). (?) : ಚಿತ್ರಮೆಂಬ ಭೃಗುವಿದೈಯೊಳಾರ್ದೊರೆ ಪರಿಚಾರಕ॥ -- ೧೧ ಬಂಟನ ಪೆಸರು” (ಸಿರ್ಕಾಂತಿ- ೩೦೨): ಈ ವರ್ಣಮಾ 
ರೇಚಭೂಪನೊಳ್‌ (ಮುರತಿ- ೦-೨30). 21 ವರ್ಣಶೂನ್ಮನ ಭೃತ್ಯಂಗೆಸೆವಂದಮಚ್ಚರಿ (41ರ. ೦-೫೦) ; ಒಲಿಸತೀರದು 


ಭೃಗುಸುತ (ನಾ). ೧. ಜಮದಗ್ನಿಯ ಮಗ; ಪರಶುರಾಮ :| 


ನೃಪರ ಸೇವೆಯ ಮಾಡಿ ಭೃತ್ಯರಿಗೆ (98ರ, ೩6-೩2); ಬುದ್ಧಿ ಪರಾಕ್ರಮ 
ಬಲವಂತಂ ಭೀಮನಿಂದಂ ಛಲಿ ಭೃಗುಸುತನಿಂದಂ . . . ಸಮರವಿಜಯ 


ವಿರಬೇಕು ಭೃತ್ಯಗೆ ಭಕ್ತಿಯೊಂದಿರಬೇಕು ಜೊತೆಗೆ (ಇಂತಾಶ- ೧೬೯-೪೦). 


ಭೃತ್ಯತೆ 
ಪಿ. ಸಚಿವ; ಮಂತ್ರಿ. ೩. ಪ್ರಜೆ. 
ಭೃತ್ಯಚಿಂತಾಮಣಿ- ಸೇವಕರ ಇಷ್ಟಾರ್ಥಗಳನ್ನು ಪೂರೈಸುವವನು: 
ಒಂದು ಬಿರುದು : ಸುಭಟಚೊಡಾಮಣಿ ಭೃತ್ಯಚಿನ್ಹಾಮಣಿ (೩%ಇ- 
XX; ೦8-0೩: $76). [ಸಂ.] 
ಭೃತೃತೆ (ನಾ). ಆಳುತನ ; ದಾಸ್ಯ; ಎನ್ನಯ ಭೃತ್ಯತೆ ಪೋದೊಡ 
ಮೆನ್ಮರಸನಾಜ್ಞೆಯಳಿದೊಡಮೇಂ . - , ಮಾದೇವಸೊಳ್ಳೆಕ್ಕವೃತ್ತಿಯೇಂ 
ಸಮನಿಕುಮೇ (ಉಕ: ೦೪-೩೪). (ಸಂ. ಭೃತ್ಯತಾ] 
ಭೃತ್ಯತ್ವ (ನಾ). ೧. ಇ ಭೃತ್ಯತೆ: ದಾಸತ್ವ ವೀರದಾಸತ್ವ ಭೃತ್ಯತ್ವ ವೀರ 
ಭೃತ್ಯತ್ಯ - . . ಎಂಬ್ಳ ಷಡ್ಡಿಧ ಸಜ್ಜನತ್ವಯುತ್ತನಾಗಿ (೧೭. ೪. ೨. 
ವಿನಯ ; ದಾಸಭಾವ ಇಂತೆಂದು ಖಳರಾಯನಧಿಕದೈನ್ಯದಲಿಯತ್ಕಂತ 
ಭೃತ್ಯತ್ವದಿಂ ಬೇಡಿಕೊಳ್ಳಲು (ನನನ: €-೪೭)- [ಸಂ.] 
ಭೃತ್ಯಭಾವ (ನಾ): ಇ ಭೃತ್ಯತೆ : ಅವರ ದೇಶನಾಮಕುಲಗೋತ್ರತಗಳಂ 
ನೆಚೆಯೆ ತಿಳಿಯೆ ಬಿನ್ನೆಪಂಗೆಯ್ದು ಭೃತ್ಯಭಾವಮಂ ಪೂಣಿಸಿ (ಅಂಥ. 
9೩-೪೦ ಪ): [| 
ಭೃತ್ಯಾಚಾರ (ನಾ). [ವೀಶೈ] ಪಂಚಾಚಾರಗಳಲ್ಲಿ ಒಂದು ; ಭೃತ್ಯ 
ನಂತೆ ಸೇವೆ ಸಲ್ಲಿಸುವುದು: ಲಿಂಗ ಜಂಗಮವ ಪೂಜಿಸಿ ಭಕ್ತನಾದೆ 
ನೆಂದರೆ ಭೃತ್ಯಾಚುರ ಸದಾಚಾರವೆ ಮೊದಲು ನೋಡಾ (65: 
೨೨8-00೨೦) ; ಭಕ್ತರೆಲ್ಲರೂ ಕೂರ್ತು ಹತ್ತೆ ಕರೆಯುತಿರೆ ಮತ್ತೆ ಕೆಲಕ್ಕೆ 
ಹೋಗಿ - . - ಭೃತ್ಕಾಚಾರವ ನುಡಿದು (ಸವ. 3೪3) ; ಬಸವಣ್ಣನವರ 
ಬಾಳಿನ ಘನತೆಯ ಗುರುತು , ಅವರ ಭೃತ್ಕಾಚಾರ (೫3. 03೯). 
"ಪಂಚಾಚಾರ' ಪರಾ. [ಸಂ.] 
ಭೃತ್ಮಾಚಾರಿ (ನಾ)- [ವೀಶೈ] ಭೃತ್ಯಾಚಾರವನ್ನು ಪಾಲಿಸುವವನು ; 
ಇಕ್ಕುಳೆ ಕೈಮುಗಿದರೇನು ಭೃತ್ಯಾಚಾರಿಯಾಗಬಲ್ಲುದೆ (045: 03%); 
ಲಿಂಗಕ್ಕೆ ಕೊಟ್ಟು ಕೊಂಡಡೆ ಪ್ರಸುದಿ ಇದು ಕಾರಣ ಇಂತಪ್ಪ 
ಭೃತ್ಯಾಚಿರಿಗಲ್ಲದೆ ಪ್ರಸಾದವಿಲ್ಲ ಗುಹೇಶ್ವರ (ಕನಕಂ- ೩೮-0೬). 
[ಸಂ. ಭೃತ್ಯಾಚಾರಿನ್‌] 
ಭೃತ್ಯೆ (ನಾ): ೧. ಪೋಷಿಸುವುದು ; ಸಲಹುವುದು. ೨. ಆಧಾರ; 
ಬೆಂಬಲ. ೩. ಆಹಾರ. ೪. ಕೂಲಿ ; ಸಂಬಳ ; ವೇತನ ; “ಭೃತಿಃ, 
ಭೃತ್ಯಾ - . -ವೇತನಂ-ಈ ೬ ಬೆಲೆ” (ತ೧ದು. ೦3೦-೫): ೫. ಸೇವೆ. 
1೫೨. ಭೃತ್ಯಾ) 
ಭೃಶ (ಗು). ೧. ಪ್ರಬಲವಾದ ; ಪ್ರಚಂಡವಾದ : ಭೃಶವಿಶ್ವ ಜೀವಿತ 
ಗಭೀರತೆಯ ದರ್ಶನದ ರಸವದದ್ಮುತ ಮೌನ (ಬಕುಕ. ಇಟ): 
(ನಾ). ೨. ಆಧಿಕ್ಕಃ ಅತಿಶಯ ; “ಅತಿಶಯಃ, ಭರಃ, ಅತಿವೇಲಂ, 
ಭೃಶಂ - - . ದೃಢಂ - ೧೪ ಅತಿಶಯದ ಹೆಸರುಗಳು” (ರ್ಮ. ೨೩)" 
೩. ದೊಡ್ಡದಾದುದು; ಅತಿಶಯವಾದುದು : “ಕಾಮಂ, ಪ್ರಕಾಮಂ, 
ಪರ್ಯಾಪ್ತಂ, ನಿಶಾಂತಂ, ಭೃಶಂ . . . ಅತಿವೇಳಂ_ಈ ೮ ಹಿರಿದಾಗಿ 
ರ್ದುದು” (ಕಣದ. 00-49). ೪. ಸಂಕಟ ; “ಭೃಶದೊಳಂ ನೆಗಬ್ಬು 
ಸಂಬಾಧಮೆಂದೆನಿಕು” (ಮಂಗಳಾ, ೧೫-೨೦). ೫. ಆಣೆ: ಪ್ರಶಿಜ್ಞೆ : 
“ಭೃಶಜಸಂಬಾಧ, ಸೂರುಳು” (3480-೫ ೪). [ಸಂ,] 
ಭೃಷ್ಟ (ಗು). ಹುರಿದ; ಸುಟ್ಟ: ಸೊಗಯಿಸುವ ದೇಖಾದಿ ನಿವಹಂಗಳೆಯ್ದೆ 
ತೊಟ್ಟಿಗೆ ದಗ್ನಪಟ ಭೃಷ್ಟಬೀಜಂಗಳಂತೆ ಕೆಮ್ಮಗೆ ಕೆಟ್ಟು ಪೋಕುಂ 
(eos: ೩-೬-೩೪). [ಸಂ.] 
ಭೆಂಡೆವಾಡ (ನಾ). ಒಂದು ಊರಿನ ಹೆಸರು: ಪಶ್ಚಿಮತಃ ಭೆಂಡೆದುಡೋ 
ನಾಮಗ್ರುಮಃ (ಜಳ. Xv1, ೨9-೬೬ ; 2009). [?) 
ಭೆಟ್ಟಿ 'ಭೇಟಿ' ನೋ. 
ಭೇಕ (ನಾ). ೧. ಕಪ್ಪೆ; ಮಂಡೂಕ ; “ಮಂಡೂಕಃ, ಪ್ಲವಗಃ, ಭೇತಃ. . . 


೬೭೮೪ 


98 


40 


48 


ಭೇದ 


ಪ್ಲವಂಗಃ-ಈ ೮ ಕಪ್ಪೆ” (ಕರಾಯ. ೮೦-90); ಕಂತುವೀ ಬಂದನೆನುತ್ತುಂ 
ಗರ್ಜಿಪೆಂತಾಮದು ವಿರಹಿಗಳಂ ಕೇಕಿ ಭೇಕಪ್ರಣಾದಂ (910, ೪-೨0), 
ಕಾಳಸರ್ಪನ ಹೆಡೆಯ ನೆಳಲಲಿ ಬಾಳಲೆಳಸಿದ ಭೇಕನಂತಿಹುದನ್ಮಸತಿ 
ಬೇಟಿ (1980, ೩6-0). ೨. ಪುಕ್ಕಲ; ಭೀರು. ೩. ಮುಗಿಲು ;ಮೋಡ. 
[ಸಂ.] 
ಭೇಕವೈರಿ (ನಾ- ಕಪ್ಪೆಯ ಶತ್ರು; ಹಾವು: ಸೂಕರನೆ ತುಂಬಿಯ 
ಮರಾಳನ ಭೇಕವೈರಿಯ ಕಾರುರಗ ಕಪಿ ಕೋಕಿಲನ, . . ಒಂದು ಗುಣವಿರ 
ಬೇಕು ನೃಪರಿಗೆ (ಕುತ್ಮಾಸ, ೦-3೪). [ಸಂ. ಭೇಕವೈರಿನ್‌] 
ಭೇಕಾಸನ (ನಾ). [ಯೋಗ] ಒಂದು ಬಗೆಯ ಆಸನ : ಭೇಕಾಸನ , . , 
ಈ ಆಸನದಲ್ಲಿನ ಚಲನವಲನಗಳು ಕಪ್ಪೆಯನ್ನು ಹೋಲುವುದರಿಂದ ಇದಕ್ಕೆ 
ಈ ಹೆಸರು (ಯೋಗಂ. 000): 'ಮಂಡೂಕಾಸನ' ಪರಾ. [ಸಂ.] 
ಭೇಕಿ (ನಾ) ಹೆಣ್ಣು ಕಪ್ಪೆ ; “ಭೇಕಿ ವರ್ಷಾಭುಯೆನೆ ಪೆಣ್ಸಪ್ಪೆಯಕ್ಕುಂ” 
(ಹಂಗರ: ೦೨3-0). [ಸಂ. ಭೇಕೀ] 
ಭೇಕಿಸು (ಕ್ರಿ)- (ಆಲಂ) ವಟಗುಟ್ಟು; ಅರಚೆ: ಹುಲುಗೊಡ್ಡು ಮೋಡ 
ಹುಸಿಗುಡುಗಿದಾಗ ಕೆಲ ಜೀವ ಭೇಕಿಸುವುವು (ಉಳು. ೩೯-0). 
[ಭೇಕ 4+ - ಇಸ್ಕು] 
ಭೇಟಿ, ಬೆಟ್ಟಿ, ಭೆಟ್ಟಿ (ನಾ). ಒಬ್ಬರನ್ನೊಬ್ಬರು ಸಂಧಿಸಿ ಮಾತನಾಡು 
ವುದು ; ಸಂದರ್ಶನ: ಇನ್ನು ಕಡೆಯ ಭೇಟಿಯನ್ನು , ನನಗೊಮ್ಮೆ 
ಕೊಟ್ಟು ಆಮೇಲೆ ಏನು ಮಾಡಬೇಕೆಂದು ಹೇಳು (ಕುಃ02ಯಿ. ೬೧೦೬೪); 
ಸ್ಟಾಲಿನ್‌ ಟ್ರೂಮನ್‌ ಭೇಟಿಗೆ ನೂರ್ಮಡಿ ಮುಖ್ಯಂ ಭವ್ಮಂ ಕವಿಗೀ 
ನೀರ್ಕಿಡಿ! (684: ೩೩-೦೩). ಬೆಟ್ಟಿ: ಮೂರು ಕುರ್ಚಿಗಳು ಒಂದು ಮೇಜಿನ 
ಹತ್ತಿರವಿದೆ; ಮತ್ತೊಂದನ್ನು ಅದರ ಮುಂದುಗಡೆ ಮುಖ್ಯೋಪಾಧ್ಯಾಯರ 
ಬೆಟ್ಟಿಗೆಂದು ಬಂದವರು ಕೂಡುವುದಕ್ಕಾಗಿ ಇಟ್ಟಿದೆ (ಕ್ರತಿ. ೩); ಬೆಟ್ಟಿಯ 
ಅವಶ್ಯಕತೆಯು ತಿಳಿಯಲಿಲ್ಲ. ಬೆಟ್ಟಿಯು ಅನುಚಿತವೆಂದೂ ತಿಳಿದನು. 
(480. 000). ಭೆಟ್ಟಿ: ಒಡೆಯದೇವರಿಗೆ ಕೊಟ್ಟಲ್ಲದೆ ಕೊಳ್ಳೆವೆಂಬ 
ಮೃಡನ ಭಕ್ತರ ನೋಡಾ ಒಡೆಯಂಗೆ ಭೆಟ್ಟಿ ಮನೆಯೊಡೆಯಂಗೆ ತುಪ್ಪ 
ಕಟ್ಟುಮೊಸರು ಮೃಷ್ಟಾನ್ನ (ಕೋಳಿಶಾ- ೨೨-63): ಕುಬ್ಬೆಗೆ ದಯವಿಟ್ಟಿ ಕೆಂ 
ಸದಯಳಿಗೆ ಭೆಟ್ಟಿಯನೆ ಕೊಟ್ಟೆ (ಶ್ರೀಕ್ಕಶಾ- 60) ; ಮನೆಯ ಒಳಗೇ 
ಕುಳಿತು ಕಾತರಿಸಿಹೆನು ಗೆಳೆಯರ ಭೆಟ್ಟಿಗೆ (ಕೆಂಶು). ೦4-೪): 
[<ಶ್ರಾ. ಭಿಟ್ಟಿ ಭಿಟ್ಟಣ./ಹಿಂ. ಭೇಂಟ್ಸ ಮರಾ, ಭೇಟ./ತೆಲು. 
ಭೇಟೀ] 
ಭೇಣ (ನಾ): ಸಮತಟ್ಟಾದ, ಗಿಡಮರಗಳಿಲ್ಲದ ಬರಿದಾದ ನೆಲ: ಹಕ್ಕಲು 
ಹಳಗಾಡು ಭಣ ಭಿಳಿರು ಭೆಟ್ಟು ಚಿಟೆ ಮುಂತಾದ ಸೀಮೆ ಸಾಮ್ಮ 
(43. 111-1, ೯-33; 1598). [ £ ಇದು 'ಬೆಣ' ಎಂಬುದರ ಅಪಲಿಖಿತ] 
ಭೇದ (ನಾ). ೧. ಮುರಿಯುವುದು; ಒಡೆಯುವುದು: ೨. ಹರಿಯು 
ವುದು; ಸೀಳುವುದು. ೩. ಭಾಗ ಮಾಡುವುದು; ಬೇರ್ಪಡಿಸುವುದು. 
೪. ಬಿರುಕು; ಛಿದ್ರ. ೫. ಗಾಯ; ಪೆಟ್ಟು. ೬. ವಿಂಗಡಣೆ; 
ಹಂಚಿಕೆ. ೭. ವ್ಯತ್ಕಾಸ; ಅಂತರ; ಬೇರೆಯಾಗಿರುವುದು : 
ಕಾಯದ ಜೀವದ ಹೊಲಿಗೆಯ ಅಳಿದ ಭೇದವ ತಿಳಿಯಬಲ್ಲಡೆ. ನಮ್ಮ 
ಗುಹೇಶ್ವರಲಿಂಗದ ಅವು ಸಾಧ್ಯವಪ್ಪುದು ಕಾಣಾ (ಕವಳ: ೨೭೩ -೦೨೩೭); 
ಕನ್ನಡದ ನುಡಿಯೆಂದುಪೇಕ್ಷಿಸಲಿನ್ನು ಹಿರಿಯರಿಗಂಜಿ ನುಡಿವೆನು ಕನ್ನದಿಯೆ 
ದರ್ಪಣವಿದಲ್ಲದೆ. ಭೇದವೇನಿದಕೆ (ಅಮ್ಮತ. ೦-1); ಪಿರಿದು ಕಿಣದುಗಳ 
ಭೇದವನೆಣಿಸದೆ. ನಿರವಿಸಿದುದನೆಸಗುವುದು (೫೭ರ. ೩-೩೩). ೮. ಬಗೆ ; 
ವಿಧ; ಪ್ರಕಾರ; ವೇದಾಂಗಂ ಸ್ಮೃತಿ ವೇದಮೆಂದಿನಿತುಮುಂ ಪೂಣ್ಹೋದಿದೆಂ 
ಸತ್ಯಲಾಭೇದೇಗಳ್‌  ಪದಿನೆಂಟುಮಂ ಶಿಳಿದೆಂ (ಕುಳುನೂ. ೩-4). 


೯- ಗುಟ್ಟನ್ನು ರಟ್ಟುಮಾಡುವುದು; ರಹಸ್ಯವನ್ನು ಬಹಿರಂಗ 


_ಭೇದಂಬಡೆ (8). ಬೆ 


ಭೇದಂಬಡು ೬೭೮೫ 


ಪಡಿಸುವಿಕೆ. ೧೦. ಮಾರ್ಪಾಡು; ಬದಲಾವಣೆ. ೧೧. ಭಿನ್ನಾಭಿ 
ಪ್ರಾಯ ; -ಪರಸ್ಪರವಿರೋಧ : ಇಂದಿರೆಮ್ಮೆ; ನವರ ಕೈಲಿ ಇ 
ಬೀಜ. ಬಿತ್ತಿಸಬೇಕೆಂದು ಕಾದಿದ್ದ ಭಾಗೀರತಮ್ಮನಿಗೆ ಸದವಕಾಶ ಸಕ್ಕಿತ 
(ಕೂಸೆಕೇ. ೬): ೧೨. ಹಗೆ ; ಶತ್ರು. ೧೩. ಎರಡು ಎಂಬ ಭಾವ: 
ದ್ವೈತ. ೧೪. ಮಲವಿಸರ್ಜನೆ. ೧೫. ಕ್ಷೋಭೆ. ೧೬. ಸೋಲು: | 5 
ಅಪಜಯ. . ೧೭. (ಕೈ). .ಕಾಲುಗಳಲ್ಲುಂಟಾಗುವ) ನೋವು, - 
ಚಳಕು. ೧೮. ಪಾರ್ಶ್ವವಾಯು : ಲಕ್ವ. ೧೯. ಕುಗ್ಗುವಿಕೆ: 
ಸಂಕೋಚನ. ೨೦. ಗ್ರಹಗಳ ಕೂಟಿ,-ಸೇಕೆವೆ. ೨೦. ನೀರು: ಜಲ: 
“ತಂತ್ರಂ ಗಜಸೆಂತ್ರಾಸಂ ಸಪತ್ನಾಂಬುಗಳವು ಚತುರಂ ಭೇದಮತ್ಕುಂ' 
(ಉರ. ೬). ೨೨. [ರಾಜನೀ] ಸಾಮ, ದಾನ. ಭೇಡ್ಯ ದಂಡಗಳೆಂಬ|10 
ನಾಲ್ಕು ಬಗೆಯ ಪ್ರಸಿದ್ಧವಾದ ಉಪಾಯಗಳಲ್ಲಿ ಒಂದು : ತನಗೆ 
ಶತ್ರುಗಳಾದವರಲ್ಲಿ ಪರಸ್ಪರ ಜಗಳ ತರುವುದು ; ಶತ್ರುಪಕ್ಷದಲ್ಲಿ 
ಒಡಕು, ಹುಟ್ಟಿಸಿ ಒಳಜಗಳವನ್ನುಂಟುಮಾಡುವುದರ : ``ಉಪಜಾಪ;- 
ಭೇಡಃ-ಈ ೨ ಒಳಗುಗುಡುವುದು`" '(ಸರಾಡುು ೦೨೮-9); ಭೇದಂ। 


ಕೃತ್ಯಪೇಕ್ಷೋಪೇಶ ಭೂಪಾಲಪ್ರೂಪ್ತಂ (ಕಾಂತಿಫು- 3-6೩ ಇ); ತನ್ನ ಪಗೆಗಾತನ |, 


ಹಿತರ್ಗುನ್ನತಿಯಂ ಭಿನ್ನವೆಸಗೆ ತಾನದು ಭೇದೆಂ (೪೬ರ. ೨-030). "ಚತು 
ರುಪಾಯ'ಪರಾ, ೨೩. [ಸಾಂಖ್ಯ]ಮೂಲಭೂತವಾದ ಹತ್ತುಬಗೆಯ 
ಪ್ರಕೃತಿಧರ್ಮಗಳಲ್ಲಿ ಒಂದು: ಮೂಲಭೂತಗಳಾದ ಪ್ರಕೃತಿಧರ್ಮಗಳು, 
ಪತ್ತು; -ಅಸ್ತಿತ್ವ- ಏಕತ್ವ. ಅರ್ಥದತ್ತ್ವ- ಅನ್ಯತ್ವ- ಪರಾರ್ಥತ್ವ- ಭೆ:ದ- 
ಸಂಯೋಗ; ವಿಯೋಗ. ಶೇಷತ್ವ* ಅಕರ್ತೃತ್ವ-ಇವುಗಳು (ಹರ: ೩೭). 


20 
೨೪. [ತತ್ತ್ವಶಾ] (ಮರಕ್ಕೂ -ಕೊಂಬೆಗೂ ಇರುವಂತೆ) ದೊಡ್ಡ! 
ವಸ್ತುವಿಗೂ ಅದರ' ಅಂಶವಾದ ಸಣ್ಣವಸ್ತುವಿಗೂ ಇರುವ 
* ಅವಚ್ಛೇದಕ. ಅವಚ್ಛಿನ್ನವೆಂಬ ಪದಗಳಿಗೆ 
* ಭೇದ: ಭೇದಕ, ಭೇದ... ಎಂದು ವ್ಯವ 

ಹರಿಸುವರು. (ಹಂಗಾ: ೯೯): ೨೫: [ಜೈನ] ಪುದ್ಧಲಸ್ಕಂಧಗಳು ವಿಭಾಗ, 
ವಾಗುವಿಕೆ ; - ಪುದ್ನಲಸ್ಕಂಧದು ಒಡೆದು ಅಣುಗಳು ಚಿದರುವುದು "ಭೇದ 


ವೆಂದೂ ಹೇಳಿದ್ದಾರೆ (ಕರತ, ೪೨೭). 
ಎರಡ್ತು ಪದಾರ್ಥಗಳಲ್ಲಿ 


ದೂರವಾಗು : ಮರ್ಮಾದದಿಂದಿನ್ನೆಗಂ 
ಎಲಂಗಳೇಂ ೨ರ್ಮಮೋ. (ಕುಕ. 
[ಭೇದ ೬ ಪಡು] 

ಬೇರೆ ಎಧು 


a). 


ಭಾ ; 


(ಜೇಡ; ತ 
ವ; ಸೀಳುವ: ಒಡೆಯುವ. ೨.| 
ಪ್ರತ್ಯೆ! ಆತಿಸುವ ವಿಂಗಡಿಸುವ ; ಬೇರ್ಪಡಿಸಂಪ. ೩. ನಿಷ್ಕೃಷ್ಟ ಹ್ಟವಾಗಿ| 
ತಿಳಿಸುವ. (ಪಾ) ೪. ಮುರಿಯುವುದು ; ನಾಶಮಾಡುವುದು. ೫. | 
ಪ ವ; ಸಾ ವವನು. ೬. (ಪದಾರ್ಥಗಳ 


ಳನ್ನು) 


ಲೇಪವಾದವನಿರವು ತುಪ್ಪವ ನಂ 


ಭೇದದೃಷ್ಟಿ 


ಯಂತೆ ಕಾದ ಲೋಹದ ಜಲದಿರವಿನಂತೆ. . . ಇದಾರಿಗೆ ಭೇದಕ ಇದ 
ಶೋಧಿಸಬೇಕು (ಹನ: ೪-00). ೭. (ಪದಾರ್ಥಗಳನ್ನು ವಿಶ್ಲೇಷಣೆ 
ಮಾಡಿ ತತ್ತ ವನ್ನು ಗ್ರಹಿಸುವವನು.-ವಿಚಾರ: ಮಾಡುವವನು : 
ಆ ಶರಣನು, , . ವೇದ ಶಾಸ್ತ್ರ ಪುರಾಣ ಛಂದಸ್ಸು ನಿಘಂಟು; ಗಳೆಂಬವಕ್ಕೆ 
ಭೇದಕನಲ್ಲ (8656. 3೩0-008). ೮. [ವ್ಮಾಕ] ಒಂದು ವಸ್ತುವನ್ನು, 
ಬೇರೆ ವಸ್ತುವಿನಿಂದ ಬೇರ್ಪಡಿಸಬೇಕಾದಾಗ ಪ್ರಯೋಗಿಸುವ ಗುಣ 
ಪದ; p ಒಂದು ಕೊಟ್ಟಿಗೆಯಲ್ಲಿ ಬೇರೆ ಬೇರೆ ಬಣ್ಣದ 
ಕರೆಯುವ ಹಸುಗಳಿದ್ದು,. ಕೆಂಪುಹಸುವಿನ ಹಾಲನ್ನು ' ಕರೆದು 
ಕೊಂಡು ಬಾ ಎಂದು ಹೇಳಿದರೆ, ಆಗ ಕೆಂಪು ಎಂಬ ಪದವು ಭೇದಕ 

ಏಕೆಂದರೆ ' ಅದು ಕರೆಯಬೇಕಾದ ಹಸುವನ್ನು ಅಲ್ಲಿದ್ದ" ಕರಿಯ 
ಮತ್ತು ಬಿಳಿಯ ಹಸುಗಳಿಂದ ಬೇರ್ಪಡಿಸುತ್ತದೆ : ಅಲ್ಲದೆ ಕರೆಯ 
ಬೇಕಾದ ಹಸುವನ್ನು ನಿರ್ದಿಷ್ಟವಾಗಿ ತಿಳಿಸುತ್ತದೆ : ಭೇದ್ಯಂ 
ವಿರೇಷ್ಯಂ; ಭೇದಕಂ ವಿಶೇಷಣಂ (6 ಶು. 000 ಪೃತ್ರಿ). ೯. [ತತ್ತ ಶಾ] 
ಒಂದು ದೊಡ್ಡ ಪದಾರ್ಥವನ್ನು ಚಿಕ್ಕ! ದನ್ನಾಗಿ ಮಾಡಿಕೊಳ್ಳು ವುದ 
ಕ್ಕಾಗಿ ಉಪಯೋಗಿಸುವ ಸಾಧನ: ಬ್ರಹ್ಮವನ್ನು ಸರ್ವವ್ಯಾಪಿ. 

ಇದು ಒಂದರಲ್ಲಿ ಅಡಕವಾಗಿಲ್ಲವಾದುದರಿಂದ ಅಪರಿಚ್ಛಿ ಸಿನ್ನ. ಇದು 
ಪರಿಚ್ಛೈನ್ನವಾದರೆ ಜೀವವೆನಿಸಿಕೊಳ್ಳು ತ್ತದೆ. ಸರ್ವವ್ಯಾ ಪಿಯಾದ 
ಬ್ರಹ್ನೆ ಪ್ರಾಣಿಗಳ ಅಂತಃಕರಣದಲ್ಲಿ ಫೂ ಇರಲೇಬೇಕಪ್ಪೆ, ಆ 
ಅಂತಃಕರಣದಲ್ಲಿ ಇರುವ ಬ್ರಹ್ಮವೇ ಜೀವ. ಈಗ ಅಂತಃಕರಣವು 


ವಿಷ 
ಶೆ 


ಬ್ರಹ್ಮನನ್ನು ವಿಶಾಲಜಗತ್ತಿನಿಂದ ಪ್ರತ್ಯೇಕಿಸಿ ತನ್ನೊಳಗಿರುವ 
ಅವನಿಗೆ ಜೀವವೆಂಬ ಹೆಸರನ್ನು ಕೊಟ್ಟಿತು. ಹೀಗೆ ಪ್ರಶ್ನೆ! ಕಿಸಿದು 
ಆ ಅಂತಃಕರಣ. ಇದನ್ನು ಭೇದಕ 'ಅಥವಾ ಅವಚ್ಛೆ | ದಕ ಎಂದು 
ಶಾಸ್ತ್ರಗಳು ಹೇಳುತ್ತವೆ: ಅವಚ್ಛ್ರೇದಕ, ಅನ ಪದಗಳಿಗೆ 
ಪರ್ಯಾಯಪರಗಳಾಗಿ . . . ಭೇದ, ಭೇದಕ, ಭೇದ್ಮ . . . ಎಂದು 
ವ್ಯವಹರಿಸುವರು (ಹಿಂದಸಾ. ೦೯೪): [ಸಂ.] 

ಭೇವಕುತಿಶಯೋಕ್ತಿ (ನಾ). [ಕಾವ್ಯಮಾ] ಎಂಟುಬಗೆಯ ಅತಿ 


ಶಯೋಕ್ತಿಗಳಲ್ಲಿ ಒಂದು: p ವರ್ಣಿಸಬೇಕಾದ ವಸ್ತುವು ಜಗತ್ತಿ 
“ಸಲ್ಲಿರುವ ಒಂದು ವಸ್ತ್ರುವಾಗಿದ್ದರೂ ಅದು ಲೋಕಾತೀತವಾದುದು. 
ಆಂದರೆ ಪ್ರಪಂಚದ 'ವಬ್ರುಗಳಿಗಿಂತ ಬೇರೆಯಾದುದು. ಎಂದು 
ವರ್ಜಿಸುವುದು : ವರ್ಣ್ಯಮಾದ ವಸ್ತುವಂ ಲೋಕದೊಳಿರ್ಪ ವಸ್ತುವತ್ತಣಿಂ 
ಬೇಜಿಂದು ಬೆಟ್ಟು" `ಭೇದಕಾತಿಶಯೋಕ್ತಿಯೆನಿಪುದು (ಅಶ್ರತಿ. 8೬-೦೬); 
ಲೋಶಪ್ರಸಿನ್ಹಪಡಾರ್ಥಶ್ಶಿಂತಲೂ ಬೇರೆಯಾಗದೆ ಇದ್ದರೂ ಬೇರೆಯೆಂದು 
ತೋರುವಂತೆ ವರ್ಜೆಸುವುದೇ 1) (ಕೈನ: ೨೭೪). [3] 
ಭೇದಗೆಡು (ಕ್ರಿ). ವೃತ್ಯಾಸವು ಇ ಅಭೇದವುಂಟಾಗು : 
ಗುಹೇಶ್ವರನ . ಬೆರಸಿ ಛೇದಗೆಟ್ಟು fe ype ಸಂಗವ: ಮಾಡಿಹೆನು 
ತವಕವೆಸದ್ಯ (ತ್ರಶುತ- ೨೦೩) - [ಭೇದ + ಕೆಡ್ಕು] 
ಭೇದತಂತ್ರ (ನಾ). ಒಡಕನ್ನು ಹುಟ್ಟಿಸುವ ಉಪಾಯ: ಶ್ರೀರಾಮನಿಗೆ 
ಭೇದತಂತ್ರವನ್ನಟ್ಟಿಸುವ ಹಾಗೂ ಕ ಕರಿಯಾದೇವಿಗೆ ಅತ್ಯಂತ ಮನೋವ್ಯಥೆ 
ಹುಟ್ಟುವ ಹಾಗೂ ಆಕೆಯನ್ನು ಕುರಿತು. - - ನುಡಿದಳು (೪೧6. 4). [ಸಂ.]- 
ಭೇದದರ್ಶನ (ನಾ). ವಸ್ತುತಃ ಒಂದೇ ಆದರೂ ಬೇರೆಯಾಗಿ ಕಾಣ 
ವುದ; ಈ ಅವಿದ್ಯಗೆ ಆವರಣಶಕ್ತಿ, ವಿಕ್ಷೇಪಶಕ್ತಿ ಎಂದೆರಡು ಸ್ವಭಾವ 
ಗಳು ಇರುವುವು, ಆವರಣಶಕ್ತಿಯಿಂದ ವಸ್ತುಸ್ವರೂಪವು ಮುಚ್ಚಲ್ಪಡು 
ವದು. ವಿಕ್ಷೇಪರತ್ತಿಯಿಂದ ವಸ್ತು ವಿಚಿತ್ರವಾಗಿ ಕಾಣುವುದು. 
ಭೇದದರ್ಶನವೆಂದು ಹೆಸರು (ರಂ. 309). 
ಜೀವಾತ್ಮ ಮತ್ತು 


ಇದಕ್ಕೇ 
[| 

ಪರಮಾತ್ಮನು ಬೇರೆ ಬೇರೆ 
೬ ಭಕ್ತನಾದ ಮೇಲೆ 


ಭೇದನ. ೬೭೮೬ ಭೇದಿಸು 


ದ್ವೈತವೇದಾಂತದ ಭೇದದೃಷ್ಟಿ ಜೀವನದಲ್ಲಿ ಸಹಜವಾಗಿ ನೆಲಸಿರುತ್ತದೆ 
(10. 000). [ಹಂ.) 

ಭೇದನ (ನು). ೧. ಒಡೆಯುವುದು: ಮುರಿಯುವು ಸೀ 
ವುದು. ೨. ಬೇರೆ ಮಾಡುವುದು; ಬೇರ್ಪಡಿಸುವುದು. ೩. ಮನ 
ಸ್ತಾಪವನ್ನುಂಟುಮಾಡುವುದು : ಭಿನ್ನಾಭಿಪ್ರಾಯ ಬರುವಂತೆ 
ಮಾಡುವುದು. ೪, ಶಿಥಿಲಗೊಳಿಸುವುದು ; ಸಡಿಲಗೊಳಿಸುವುದು. 
೫. ಗುಟ್ಟನ್ನು ಬಿಟ್ಟು ಕೊಡುವುದು. ೬. ಭೇದ; ಒಡಕು: 
ವೈಮನಸ್ಯ. ೭. ಇಂಗು, ೮. ಭೇದಿಯಾಗುವುದು. ೯. ಭೇದಿ 
ಮಾಡಿಸುವ ಔಷಧ ; ವಿರೇಚಕ. ೧೦. ಹಂದಿ. [x0] 

ಭೇದಬುದ್ಧಿ (ನಾ). ಒಬ್ಬರಿಗೊಂದು, ಮತ್ತೊಬ್ಬರಿಗೊಂದು ಮಾಡುವ 
ಮನೋಭಾವ ; ಪಕ್ಷಪಾತಭಾವನೆ : ಈ ಪ್ರಕಾರ ಪ್ರತ್ಯಕ್ಷ ತಮ್ಮ 
ಹೊಟ್ಟೆಮಕ್ಕಳಲ್ಲಿ ಭೇದಬುದ್ಧಿ ಮಾಡುವುದರ ಕಾರಣವನ್ನು ದೇವರೇ 
ಬಲ್ಲನು (ಕುಂತಿಯ, 9-009). [8] 

ಭೇದಭಾವ (ನಾ) ಬೇರೆ ಎಂಬ ಭಾವನೆ: ಶಿವನು ಪ್ರೇರಕನೂ. 
ಜೀವನು ಪ್ರೇರ್ಯ ಆದ ಮೇಲೆ ಶಿವ - ಜೀವರಿಗೆ ಭೇದಭಾವ ಸಹಜ 
ವಾಗಿ ಇರುವುದರಿಂದ ಅದ್ವೈತವನ್ನು ಭಾವಿಸುವುದು ಯುಕ್ವವಾಗದು 
(80 ೧೦೬) ; ಭಾವನೆ ಸಂಕುಚಿತವಾಗಿದ್ದಾಗ ತನ್ನದು ಪರರದು ಎಂಬ 
ಭೇದಭಾವ ಇದ್ದದ್ದೇ (ಹೂಸ. ೩೦). [ಸಂ.] 

ಭೇದಶ್ರುತಿ (ನಾ). [ವೇದಾಂತ] “ಚಿತ್ತು. ಅಚಿತ್ತು. ನಾರಾಯಣ ಈ 
ಮೂರಕ್ಕೂ ಇರುವ ಪರಸ್ಪರ ಭೇದಸ್ಸ ರೂಪವನ್ನು ತಾತ್ವಿಕವಾಗಿ 
ಬೋಧಿಸುವುದಕ್ಕೋಸ್ಕರ ಹೊರಟಿರುವುದಕ್ಕೆ ` ಭೇದಶ್ರುತಿ " 
ಎಂದು ಹೆಸರು” (ತತ್ಮಶು- ೦). [ಸಂ.] 

ಭೇದಾಭೇದ (ನಾ). [ವೇದಾಂತ] ವಿವಕ್ಷಿತವಾದ ಎರಡು ಪದಾರ್ಥ 
ಗಳಲ್ಲಿ ಒಂದಕ್ಕೊಂದಕ್ಕೆ ಒಂದು ದೃಷ್ಟಿಯಿಂದ ಪರಸ್ಪರ ಭೇದವೂ 
ಮತ್ತೊಂದು ದೃಷ್ಟಿಯಿಂದ ಅಭೇದವೂ ಇರುವಿಕೆ; p 
ಉದಾಹರಣೆಗೆ ಚಿನ್ನದ ಸರ ಮತ್ತು: ಡಾಬು - ಈ ಎರಡು 
ಪದಾರ್ಥಗಳಲ್ಲಿ ಸರವನ್ನೂ ಡಾಬನ್ನೂ ಆಕಾರದೃಷ್ಟಿಯಿಂದ 
ನೋಡಿದರೆ ಸರವೇ ಬೇರೆ. ಡಾಬೇ ಬೇರೆ-_ ಹೀಗೆ ಭೇದವಿದೆ. 
ಅದರೆ ಎರಡೂ ಚಿನ್ನದಿಂದಲೇ ಆಗಿವೆ. ಕರಗಿಸಿದಾಗ ಆಕಾರ 
ಹೋದರೆ ಎರಡೂ ಚಿನ್ನವೇ ಆಗಿಬಿಡುತ್ತವೆ. ಆದ್ದರಿಂದ 
ಮೂಲದ್ರವ್ಯದ ದೃಷ್ಟಿಯಿಂದ ಎರಡಕ್ಕೂ ಅಭೇದವೇ ಇರುತ್ತದೆ : 
ಜಾ; ನಕ್ಕೂ ಜೀವನಿಗೂ ಭೇದ. ಅಭೇದ, ಭೇದಾಭೇದಗಳೆಂಬ ಮೂರು. 
ಪಕ್ಷಗಳೂ ಸಮ್ಮರವಾಗಿವೆ (ಹಂಸ. 68) ; ಶಿವ ಜೀವರಿಗೆ ಭೇದಾಭೇದ 
ಗಳೆರಡೂ ಕಾಲಭೇದದಿಂದಲೂ ಅವಸ್ಥಾ: ಭೇದದಿಂದಲೂ ಯಥಾರ್ಥವಾಗಿ 
ಅನ್ವಯಿಸುತ್ತವೆ (86೦. ೨೦). [X೨.] 

ಭೇದಿ (ಗು ೧: ಒಡೆಯುವ: ಸೀಳುವ ; ' ಭಾಗ ಮಾಡುವ. 
(ನಾ). ೨. ಮಲವು ನೀರಾಗಿ ಗುದದ್ವಾರದಿಂದ ಹರಿಯುವುದು : 
ವಿರೇಚನ ; ಜುಲಾಬು: ಇದ್ದಕ್ಕಿದ್ದ ಹಾಗೆ ಅನೇಕ ಸಲ ಭೇದಿಯಾಗಲು 
ಆರಂಭವಾಗುತ್ತದೆ (ಗೃತಂ- ೦೪೪). 

ಭೇದಿ ಕಟ್ಟು - ಜುಲಾಬಾಗುವುದು ನಿಲ್ಲು: ಭೇದಿ ಕಟ್ಟುವುದಕ್ಕೆ 

ಬೇರೆ ಚೂರ್ಣವನ್ನು ಕೊಟ್ಟಿದ್ದೇನೆ (68). ಭೇದಿಗೆ ಕೊಡು ಎ೧. 
ಜುಲಾಬಾಗುವಂತೆ ಔಷಧಿಯನ್ನು ಕೊಡು: ವೈದ್ಯನು ಮಗುವಿಗೆ 
ಭೇದಿಗೆ ಕೊಟ್ಟನು (ಕೊಂ). ೨. (ಆಲಂ) ಭಯವನ್ನಾಂಟುಮಾಡು ; 
ಗಾಬರಿಪಡಿಸು : ಅವನಿಗೆ ಸರಿಯಾಗಿ ಭೇದಿಗೆ ಕೊಟ್ಟಿದ್ದೇನೆ (6). 
ಭೇದಿಮಾತ್ರೆ ಎ ಭೇದಿಯನ್ನು ಮಾಡಿಸುವ ಜಾಪಾಳ ಮೊದಲಾದುವು 
ಗಳಿಂದ ಮಾಡಿರುವ ಮಾತ್ರೆ, - ಗುಳಿಗೆ: ಪಂಡಿತರು ಭೇದಿ 


ನ್ನ ಕೊಟ್ಟು ಕಳುಹಿಸಿದರು (ರೂ8)- [ಸಂ. ಭೇದಿನ್‌] 

ಭೇದಿಗೆ (ನಾ). ಒಡಕನ್ನು ಹಂಟ್ಟಿಸುವವನು; ಜಗಳ ತಂದುಹಾಕು 
ವವನು; ಹಾದಿಯ ಮನೆ ಹೊಲ್ಲ ಬೀದಿಯ ಸಸಿ ಹೊಲ್ಲ'ಹಾದರದ ಹೆಣ್ಣ ನೆರೆ 
ಹೊಲ್ಲ ಹಳ್ಳಿಯಲಿ ಭೇದಿಗನೆ ಹೊಲ್ಲ (ಸರ್ಕ. 0000). 

[ಭೇಡ + - ಇಗ] 

ಭೇದಿತ (ಗು). ೧. ಮುರಿದ : ಒಡೆದ ; ಸೀಳಿದ ; ಭಿನ್ನವಾದ. 
(ನಾ). ೨. ಓಡೆದುಹೋದುದು;; ಸೀಳಿದುದು : “ದಾರಿತಃ, ಭಿನ್ನಃ, 
ಭೀದಿತಃ.೩ ಸೀಳುವುದಕ್ಕೆ ಯೋಗ್ಯವಾಗಿತುವುದು, ಕಡಿಯಲ್ಪಟ್ಟದ್ದು” 
(ಬ್ಯಾಂತಿ- ೩೩0). Fe.) 


36 [ಭೇದಿಸು (ಕ್ರಿ). ೧. ಒಡೆ; ಮುರಿ : ಸೀಳು; ಭಾಗಮಾಡು : ಜಿಸಸಿದೊಡದು. 


ಬಲವಂದು ಜಾ 


'ಲಿಯನಣಂ ಭೇದಿಸಲಾಅದು 
“ಕೆಲದೊಳ್‌ (60. ೦೪-೦೦೬); ಬೆಟ್ಟಿತಪ್ಪ ಕಲ್ಲುಗಳುಳ್ಳ 
ಬೆಟ್ಟಮಂ ಸಿಡಿಲುಂ ನೀರುಂ ಭೇದಿಸುವಹಗೆ (ಕೂಠಕಂ, ೬೬-೨೦) ; ಪೊನ್ನ 
ಪೆಟ್ಟಿಗೆಯ ಭೇದಿಸಿ ತೆಗೆದು ನಾನಾ ವಸ್ತುಗಳನು ಸಂಪಂದಿಸಿಕೊಂಡನರ್ಶಿ 
ಯಲಿ (ಕೋಷತ- 06-20). ೨. ಸೋಲಿಸು; ಪರಿಭವವನ್ನುಂಟ& 
ಮಾಡು : ರರೌಘದಿಂ ಭೇದಿಪ ಬಿನ್ನಣ: ಗಡ ಜಿಕಾಂತಕನೊಳ್‌ . . , 
ಚಿತ್ರಮಲ್ಲವೇ (588. ೪-0೩೧). ೩. ಪರಿಹರಿಸು: ನಿವಾರಿಸು ; ಕಯ್ದಾ 
ವಿಗೆಗಳ ಬೆಳಗಿಂ ಕಾಯ್ದೆಸೆವ ಸಹಸ್ರಕಿರಣನಿಂ ಭೇದಿಸಲೇಗೆಯ್ಲು. 0 ಬಾರದು' 
ದಲ್‌ ತವೆ ಮಾಯ್ಡಾ ಜಪ್ವನದೊಳೊಡಲೊಳಿಡಿದಿರ್ದ ತಮಂ (ಉದಂಪೂ, 
8೨). ೪. ಅಭಿಪ್ರಾಯವನ್ನು .ಖಂಡಿಸು': ನಿರಾಕರಿಸು: 
ಲೋಕಾಯತವೆನಿಸಿದ ಚಾರ್ವಾಕೋಕ್ತಿಯಂ . , , ಜಿನಚಂದ್ರಭೂಭುಜಂ 
ಭೇದಿಸಿದಂ. (8836. 6-09). ೫. ಛಿದ್ರಿಸಿ ಒಳೆಹೊಗು: ಸೀಳಿ 
ಕೊಂಡು ಒಳನುಗ್ಗು : ಅಸಮಪದ್ಮವ್ಯೂಹವನು ಭೇದಿಸುವನಾವವನೆನಲು 
ಕೇಳಿದು ಶಿಶುತನದಲಾಹವಕೆ ನಡೆದನು. (ಕುಪ್ಮಾರ್ರೋ- 6-33); ಭೀಮಸೇನ 
ನಕುಲ, ಸಹದೇವರು ಯಾರೂ ಪದ್ಮವ್ಯೂಹವನ್ನು ಭೇದಿಸಿ ಒಳಗೆ ನುಗ್ಗ ಶಾರದೆ 
ಹಿಂತಿರುಗಿದ್ದು (ತಂಗಳ, 30). ೬, ಗುಚ್ಚಿನ್ನು ಕಂಡುಹಿಡಿ ; ರಹಸ್ಯ 
ವನ್ನು ತಿಳಿ: ಪತ್ತೆ ಮಾಡು: ಭೇದಿಸಿ ಸಹದೇವಿಗೆ ಮಗನಾದುದನೊರ್ವಂ 
ಧನಾರ್ಥಿ ಮೆಚ್ಚ ೨ ಪಡೆವೊಂದಾದರದಿನಟ್‌ಪೆ (ಶಕಾಶಾ- ೨-೬೩): ಕೃಷ್ಣನ 
ನೊಳೆಗುಮಾಡುದ ಮುದದಿ ಬಂದನು ಕೌರವೇಂದ್ರನು ದ್ವಾರಕಾಪರಿಗೆ 
ಇದನು ಭೇದಿಸಿ ಬೇಹಿನದರಜುಹಿದರು ಕುಂತೀಸುತರಿಗೆ (ಕನಾ. 0-0೬); 
ಆದಿದೈವವನು ತಾ ಭೇದಿಸಲಿಕಆ್‌ಯವಲೆ ಹಾದಿಯ €ಲ್ಲಿಗೆಡೆಮಾಡಿ ನಮಿಸುವ 
ಮಾದಿಗರ ನೋಡು (ಸರ್ಶಕ್ಚ- ೧೯6), ೭. ಭೇದೋಪಾಯಕ್ಕೆ ಒಳಗು 
ಮಾಡು: ಪಕ್ಷಾಂತರ ಮಾಡಿಳು : ಈ ಮೃದುಪೃದಯನೆಪ್ಪ ಸಂಜೀವ 
ಕನಂ ಭೇದಿಸುವುದಾವ ಗಹನಂ(ತ0589. 0೩3-೦೪): ೮. (ಒಂದು ವಿಷಯ 
ವನ್ನು) ಚೆನ್ನಾಗಿ ಆಲೋಚನೆಮಾಡು, - ವಿಚಾರಿಸು: ಇದಜಕೊಳ 
ಗೊಂದು ಕುಂದಿಲ್ಲ ಭೇದಿಸುವೊಡೀ ಕೃತಿಗೆ ಪ್ರತಿಯಿಲ್ಲ (341. 0-04) ಕ 
ಹಸಗೆಟ್ಟು ತನುಸುಖಕೊಲಿಯದೆ ಕೆಲರು ಭೇದಿಸಿ ನಿಜಸ:ಖವ ಭೋಗಿಪರು 
(ಈತ: 9-೦0) ;  ವೇಡದೊಳು ಮನ್ವಾದಿ ಧರ್ಮಶಾಸ್ತ್ರದೊಳು 
ಭೇದಿಸಿ ಪಿರಿಯರು ಪೇಳಿದುದನೆ ಕೃತಿಗೈದಾನು ಕಿವಿಗೊಳಿಸಿದೆನು 
(ಆಂ. ೦-೬). ೯. ವ್ಯತ್ಯಾಸವನ್ನು ಗ್ರಹಿಸು; ಭೇದವನ್ನು 
ಕಾಣು : ದೆಸೆಯಿದಾಗಸ ಭೂಮಿಭಾಗವೆನುತ ಭೇದಿಸಬಾರದಮರನಿಕರಕೆ 
ಮಸೆದ ಕೂರ್ಗಣೆಯಲಿ ಭುವನವ ಕೊಡೆ ಮುದ್ರಿಸಿದರು ಕೈಚಳಕದಲಿ 
(ಎರ೯ತ. ೬-೦3): ೧೦. ಬೇರೆಯಾಗು : ಪಾದದೆ ಹೋಡಶಪೋಡರ 
ಮಾತ್ರೆಯು ಭೇದಿಸಿ ಮೂಜನೆಯಾಜನೆಯಡಿಯೊಳ್‌ ಲಘುವಿರ್ಪತ್ತಾಜು' 
ಸಾದರಮಿಂತಾಅಡಿಯೊಳ್‌ ಗುಣಿಯಿಸೆ (ರಂರೋಂು, ೩-೨೩೪ ನ 90ಕತದೃ)- 
[ಭೇದ .--ಇಸ್ಕು] 


೬೭೮೭ 
ಭೇದಿಸೊಪ್ಪು 


ಭೇದಿಸೊಪ್ಪು (ನಾ). (ಭೇದಿಯಾಗುವುದಕ್ಕೆಂದು ಕಷಾಯಮಾಡಲು 

ಬಳಸುವ) ಒಂದು ಬಗೆಯ ಸೊಪು ಎ? (ಕೈತ. ಆ) 
[ಭೇದಿ 4 ಸೊಪ್ಪು] 

ಭೇದೋಪಾಯ (ನಾ). ಎ ಭೇದ ೨೨ ; ರಾಜ್ಯವನ್ನು ಪುನಃ ಪಡೆಯಲು 
ಸುಮ, ದಾನ ಮತ್ತು ಭೇದೋಪಾಯಗಳನ್ನು ಬಳಸಿ ವಿಫಲವಾದ ಮೇಲೆ 
ಇ ಸ ಯುದ್ಧಸನ್ನುಹವಾಗುತ್ತದೆ (ಉರದ- «0)- [ಷಂ.] 

ಭೇದ್ಮ (ಗು). ೧. ಒಡೆಯಲು ಯೋಗ್ಯವಾದ ; ಮುರಿಯಬಹುದಾದ. 
ವಿ. ಒಳನುಗ್ಗಬಹುದಾದ ; ಪ್ರವೇಶಿಸಲು ಸಾಧ್ಯವಾದ. 'ಅಭೇದ್ಯ' 
ಪರಾ. ೩. ಸುಲಭವಾಗಿ ಒಡೆಯುವ ; ಭಂಗುರವಾದ. ೪. ತಪ್ಪು 
ದಾರಿಗೆ ಎಳೆಯಲು ಸಾಧ್ಯವಾದ ; ದುಷ್ಟಪ್ರೇರಣೆಗೆ ಒಳಗಾಗುವ. 
(ನಾ). ೫. ಭೇದಿಸಲು ಸಾಧ್ಯವಾಗಿರುವುದು. ೬. ([ವ್ಯಾಕ] 
ವಿಶೇಷಣವನ್ನು ಹೊಂದುವ ನಾಮಪದ ; ವಿಶೇಷ್ಠ: ಭೇದ್ಮಂ 
ವಿಶೇಷಂ, ಭೇದಕಂ, ವಿಶೇಷಣಂ(82್ಣಕು. 000 ಕ್ಮ). ೭. [ತತ್ತ್ವಶಾ] 
ಭೇದ, ಭೇದಕ, ಭೇದ್ಯವೆಂಬ ಶ್ರಿಪುಟಿಯಲ್ಲಿ ಒಂದು; ಪ್ರತ್ಯೇಕಿಸಿ: 
ಗುರುತಿಸಬೇಕಾದುದು ; ೯ ಉದಾಹರಣೆಗೆ ಕೆಂಪು ಹೂವು ಎಂಬಲ್ಲಿ 
ಹೂವು ಎಂಬುದು ವಿಶೇಷ್ಯ ಅಥವಾ ಭೇದ್ಯ, ಕೆಂಪು ಎಂಬ 
ಪದಾರ್ಥದ ಸಂಬಂಧದಿಂದ ಹೂವು ಬಿಳಿಹೊವು ಮೊದಲಾದುವು 
ಗಳಿಂದ ಬೇರ್ಪಡುತ್ತದೆ : ಅವಚ್ಛೇದ, ಅವಚ್ಛೇದಕ, ಅವಚ್ಚಿನ್ನವೆಂಬ 
ಪದಗಳಿಗೆ ಪರ್ಯಾಯಪದಗಳಾಗಿ ವ್ಯಾವೃತ್ತಿ, ವ್ಯಾವರ್ತಕ, ವ್ಯಾವರ್ಶ್ಯೃ, 
ವಿಶೇಷ, ವಿಶೇಷಣ, ವಿಶೇಷ್ಟ, ಭೇದ, ಭೇದಕ, ಭೇದ್ಯ ೬ ೬೬ ಎಂದು 
ವ್ಯವಹರಿಸುವರು (ಒ೦ರಸಾ- ೦೯೯). [ಸಂ.] 

ಭೇನ (ನಾ). ನಕ್ಷತ್ರಗಳ ಒಡೆಯ; ಚಂದ್ರ: ಸೇನಾಧಿಪತಿಜನಕ 
ಭೇನಾನಲಾರ್ಕಾಕ್ಷಿ ಕೀನಾಶದರ್ಪಹರ (ಗುಳು; [ಸೂ.] 

ಭೇನಚೂಡ (ನಾ). ನಕ್ಷತ್ರಗಳ ಒಡೆಯನಾದ ಚಂದ್ರನನ್ನು ತಲೆಯ 
ಧರಿಸಿದವನು; ಚಂದ್ರಚೂಡ ; ಶಿವ ; ಆನಿರಲು ಏನು ಸಂಶಯೆ ಬೇಡ 
ನಿನಗೆಂದು ಬೇ £ ಭೇ] ನಚೂಡಂ ನಂಬಿಸಿದ ಮಹಾನಿಃಕಾಮಗಣರುಂಟು 
ಮಾಯೆಯೆಂದು ವಿಮಲೆ ಪೇಳಲು (ಕ್ರರುಜ್ಯ- ೩-೦೬೪). [ಹಂ.) 

ಭೇರ (ನಾ). ಒಂದು ಬಗೆಯ ಚರ್ಮವಾದ್ಯ ; ನೆಗಾರಿ; ದುಂದುಭಿ: 
ಗಾಳಿಪಟಕ್ಕೆ ಭೇರಬಿರಿಕೆಯ ಕಟ್ಟಿ ನುಡಿಸುವ ತೆಅದಂತೆ ತೇಜವಾಗಿ 
(9, ೩೨೪6-೨೪), [ಸೂ,] 

ಭೇರಿ (ನಾ): ಇ ಭೇರ: “"ವಿಸ್ತರ ಭೇರಿ ದುಂದುಭಿಯೆನಿಕ್ಕು'" (ಮಂಗರಾ, 
೨೪-ಬ); ಧರೆ ನಡುಗೆ ಪೊಡೆವ ಭೇರಿಯ ಘನಧ್ವನಿಯೊಳಗೆ ($6೦6. ೭-೦೨೦): 
ಧರಧುರದ ನಿಸ್ಸಾಳಸೂಳಿನ. ಮೊಜ್‌ವ ಭೇರಿಯ ರಾಯಗಿಡಿಗನ ಜಡಿವ 
ಚಂಬಕನ (ಕುಣ್ಮಳ- 0೯-48) ; ತಂಬಟೆ ಹೋಗಿ ಭೇರಿಗೆ ದೂರು ಹೇಳಿದ 
ಹಾಗೆ (ಗಾರೆ). [ಸಂ. ಭೇರೀ] 

ಭೇರುಂಡ (ಗು). ೧. ಭಯಂಕರವಾದ ; ಕ್ರೂರವಾದ; ಭೀಷಣವಾದ- 
(ನಾ)- ೨. ಎರಡು. ತಲೆಗಳುಳ್ಳೆ, ಭಯಂಂಕರವಾದುದೆಂದು 
ತಿಳಿಯಲಾದ ಒಂದು ಬಗೆಯ ಕಾಲ್ಪನಿಕ ಹಕ್ಕಿ ; ಗಂಡಭೇರುಂಡ ; 
“ಬಿಡದಮಳ್ಳಲೆವಕ್ಕಿಯುಮೆಂದೊಡೆ ಭೇರುಂಡಕ್ಕೆ ನಾಮಂ” (191. ಓಂ); 
ಸಕಲ ಶಶುನಿಗಣಂಗಳೊಳಗೆ ಸತ್ತ್ವದೊಳಂ ಸಾಹಸದೊಳಮಧಿಕಮಪ್ಪ 
ಭೇರುಂಡಮಂಡಳಿಯುಂ . - . ಇರ್ದಂತೆ (ಕಂತ. 3೨೫-೨೦); ನಮ್ಮ 
ಮಂದಿಗಳಂ ಸಿಂಹ ಶರೆಭೆ ಭೇರುಂಡ ಶುಂಡಾಲ ... ರೂಪಂಗಳಿಂ 
'ಬಾಧಿಸದಂತು ಶಾಂತಿಯಂ ಮಾಡಲ್ವೇಟ್ಟುದು (೩7೨. ೪-೬೬ ವ). [ಸಂ.] 

ಭೇರುಂಡಗಳೆ (ನಾ)- (ಬಳ್ಳಿಗಾವೆಯ ಭೇರುಂಡೇಶ್ವರವಂಠದ ಅಧಿಕಾರ 
ದಲ್ಲಿ ಸ್ಥಾಪಿತವಾಗಿದ್ದ) ಭೂಮಿಯನ್ನು ಅಳೆಯುವ ಒಂದು ಅಳತೆ 
ಮತ್ತು ಅಳತೆಗೋಲು (?) : ಊರಿಂ ಮೂಡಣ ಭೇರುಣ್ಣೇಶ್ವರದ 


ಎನ 


ಭೈಕಾರ 


ತಳವೃತ್ತಿ ಪುಲ್ಲೆಯ ಬಯಲ ಮೂಡಣಪತ್ತುಗೆಯಲೆ ಭೇರಂಣ್ಣಗಳೆಯ 
ಲ್ಕೊಟ್ಟ ಗಟ್ಟಿ (ಎಕ: ೪೫, $೫೦ 080-506 ; 1047) ; ಬಳ್ಳಿಗಾವೆಯ 
ಪುಲ್ಲೆಯ ಬಯಲೊಳ ಭೇರುಣ್ಣಗಳೆಯೊಳ್‌ ಕೊಟ್ಟ ಗಟಕ್ತಿ ಮತ್ತರಯ್ದೂ 
(36. Iv, ೦60-0೬; 2048). [ಭೇರುಂಡ -- ಗಳೆ (ಆಗಲ) ] 

ಭೇರುಂಡವಕ್ಕಿ (ನಾ). ಎ ಭೇರುಂಡ ೨: ಭೇರುಂಡವಕ್ಕಿಯಾಗಿ ಪುಟ್ಟಿ 
ಸತ್ತೂ (ಶತ್ಮಾರಾ, ೦೬೪-೨3); ಶರಭಂ ಬೆಂಕೊಳ್ಳ ಭೇರುಂಡವಕ್ಕಿಗಳಂ 
ನೋಡಿದ ನೋಟದಾಸಲುಗಿವನ್ನಂ ಕಂಡಂ. (ಕಣವೂ. 00-೩0) - 

[ಭೇರುಂಡ - ಪಕ್ಕಿ] 

ಭೇಲ್‌. ಭೇಳ (ನಾ). ಒಂದು ಬಗೆಯ ತಿಂಡಿ ; ಎರಡು ಮೂರು ತಿಂಡಿ 
ಗಳನ್ನು ಸೇರಿಸಿರುವ ಮಿಶ್ರಣ; ಚೌಚೌ; ಮಿಸಳ (ಉಕ): ಇನ್ನೊಂದು 
ಕಡೆ ಕಡಲೆಕಾಯಿ: ಭೇಲ್‌. ಮಿಠಾಯಿ - ಮಾರುವ ಹುಡುಗರು ಬಂದು 
ಕೊಳ್ಳಿರೆಂದು ಎಲ್ಲರನ್ನು ಬಲವಂತ ಪಡಸುತ್ತಿದ್ದರು (ತೋತುಗೆ, ೭೦). ಭೇಳ ; 
ಆರ್ಡರ್‌ ದೊರೆತೊಡನೆ ಸಂತುಷ್ಟನಾದ ಭಯ್ಯಾ . . . ಓಡುತ್ತ ಹೋಗಿ 
ಭೇಳ (ಜೌಚೌ)ನ್ನು ಎರಡು ಎಲೆಗಳಲ್ಲಿ ತಂದು ಅವರ ಮುಂದಿರಿಸಿ 
(ass. ೨೪). [ « ಮರಾ. ಭೇಲ್‌. / ಪ್ರಾ. ಭೇಲ್‌; ಭೇಳ್‌] 

ಭೇಶ (ನಾ). ೧. ನಕ್ಷತ್ರಗಳ ಒಡೆಯ ; ಚಂದ್ರ : ದುರಿತವಾರಿಜಭೇಶ 
ಜಗದೀಶ (ಬ್ರಿಢಣ- ೪-0). ೨. ಕಾಂತಿಯ ಒಡೆಯ ; ತೇಜಸ್ಸಿಗೆ 
ಒಡೆಯನಾದವನು : ಭೂವಂದ್ಯ ಭೇಶ ಭೈಷಜ್ಞ . - ಎನೆ ಕಾಯ್ದೆ 
ಹರಿಯೆ (ತತತಾಂ- ೭೬-0೨). [ಸಂ.] 

ಭೇಶಚೂಡ (ನಾ). ಚಂದ್ರನನ್ನು ತಲೆಯಲ್ಲಿ ಧರಿಸಿರುವವನು ; ಚಂದ್ರ 
ಚೂಡ ; ಶಿವ: ಬಸವ ಭೇಷ್ಮ ಶ್ರ ಚೂಡನ ಧ್ಯಾನದೊಳು ರಾಜ್ಯವೈಛವದಿ 
ಮೋಸಹೋಗದೆ (ಕ್ರರುಶ್ಯ. ೭-೬0). [8] 

ಭೇಷ್‌ 'ಬೇಶ್‌' ನೋ. 

ಭೇಷಜ (ನಾ). ೧. ಮದ್ದು; ಔಷಧ: “ಭೈಷಸ್ಯಂ: ಭೇಷಜಂ, ಜುಯುಃ, 
ಅಗದಂ. ತಂತ್ರಂ, ಔಷಧಂ ಈ ೬ ಮರ್ದು"' (ಸಂರ. 0೦೦-೪೫೯); 
ನಿನ್ನೀ ಸ್ತವಭೇಷಜದಿಂದಘ ಕರಗುವುದಲ್ಲಿ (ಕನಾ6ೆ- 33); ದಿವೃಶಸ್ತ್ರಪ್ರಹರಣ 
ಭರಮನಪಹಂಸುವ ಭೇಷಜಪ್ರಯೋಗಮನೊಡರಿಸುವಮೆಂದು ಶೋಕೋ 
ದ್ರೇಕಮನುಪಶಮಿಸುವುದುಂ (ಕರನ. 0೪-೩೪ 5)- ೨. ಪರಿಹಾರೋ 
ಪಾಯ; ನಿವಾರಣೆ: ಕಾಮಿನಿಯರ ಕುಚಾಲಿಂಗನವನುಳಿದೊಡೆತ್ತಣದು 
ಹಿಮಕೆ ಭೇಷಜಮೆಂದು ವಿರಹಿಗಳ್ಯೂರ್ಪರನಆಸುತಿರ್ದರು (ಕೈ ಬರಾ. 36-0); 
ಪ್ರೀತಿಯಲ್ಲದೆ ಬೇರೆ ಭೇಷಜಂ ಫೋ ಭ್ರಾಂತಿಯೆಂಬಿನಂ. ಕೇಳುಲ್ಲೆ ಕೆ 
ಮಾಡಿದಳೊ (ಶ್ರೀರಾಮಾ. 3೭೪-೩೦೫). [ಸಂ.] 

ಭೇಷಜನಿವಾಸ (ನಾ). ಔಷಧಗಳು ಸಿಗುವ ಸ್ಥಳ; ಆರೋಗ್ಯಗೃಹೆ ; 
*'ಭೇಷಜನಿವಾಸಮೆನಲು ಆರೋಗ್ಯಗೃಹೆಮಕ್ಕು'' (ಮಂಗ. 16-00), 

[ಸಂ.) 

ಭೇಳ 'ಭೇಲ್‌' ನೋ. 

ಭೈ (ನಾ). ಒಂದು ಅನುಕರಣ ಶಬ್ದ ; ಪೂರಿತ ರಣಶಂಖ ಗಭೀರಾರಾವಂ 
ದೆಸೆಯ ಕೋಣ ಕುಸುಕುಅ ಗಜಘಂಟಾರವಮನುಜದೆ ಪೆಣಗಿಡೆ ಭೈ ರವ 
ಮೆಸೆದತ್ತು ಚರದ ಬಲಜಲನಿಧಿಯೊಳ* (ಕಾಂತಿತ್ರ. ೩-೬): 

ಭೈಳೈ (ದ್ವಿರುಕ್ತಿ) : ದೋರ್ಗ್ಗರ್ಬೃದಗುರ್ವನಿಲ್ಲಿ ಮೆಟವೆಂ ಭೈಫೈ 

ಎನುತ್ತಾಗಳೇಟ್‌ದ ಮತ್ತದ್ವಿಪಮಂ ನೃಸಿಂಹಮಹಿಪಂ (ಏಳ, ೪1, ಎ 
30-09: 389) : ಒಡೆದದ್ರಿಕ್ಷಿತಿಸಂಧಿ ಪತ್ತುವಿಡೆ ಭೈಭೈಯೆಂಬಿನಂ ಕಿಟ್ಟು 
(ತವಂದ- 34 ಪ್ರಯೋ)- 

ಭೈಕಾರ (ನಾ). ಭೈ ಎಂಬ ಅಕ್ಷರ : ಬತ್ವದ ಭೈಕಾರಕ್ಕೆ -ಬಹಿತ್ರ -ಭೈತ್ರ 
(ತನದ, ೨೬೩ ಶ್ರಯೋ)- 

ಭೈಭೈಕಾರ (ದ್ವಿರುಕ್ತಿ) : ಆ ಕುವಲಯಾಪೀಡಗಜಮಂ ಕಂಡು 


ಭೈಕೃತ 

ಗಜಾಸುರನಂ. ಕಂಡ ಖಿಂಡಪರಶುವಿಸಂತುದೃಟಾರಭಟಿಯಿಂದಾರ್ದು ಭೈಭೈ 
ಕಾರದಿಂದಾ ದ್ವಿರದದಿದಿರಂ ನಡೆಯೆ (280. ೩-೩೦ ನ)... [ಸಂ] 

ಭೈಕೃತ (ನಾ). ಭೈಯೆಂಬ ಕೂಗು: ದಿಶಿಜಾರಿಯ ಭೈಕೃತದೊಡನೆ 
ತಗುಳ್ನುಣ್ಮಿದುದು ಕೆಳರ್ದಿಭೇಂದ್ರದ ಗಳಬ್ಬಂಹಿತಮುಂ , , , ಮುದಗಂಧ 
ವಿಚಲದಳಿರುಂಕೃತಮಂಂ (೩೫೦. ೬-೫0). 2.) 

ಭೈಕ್ಷ (ನಾ; ೧. ಭಿಕ್ಷೆ ಬೇಡುವುದು; ಭಿಕ್ಷಾಟನೆ; ತಿರುಪೆ. 
೨. ಭಿಕ್ಷೆಯಿಂದ ತಂದ (ಆಹಾರ) ಪದಾರ್ಥ : "'ಭೈಕ್ಷು- ಭಿಕ್ಷಾ 
ಕದಂಬಕಂ ೨ ತಿರಿದು ತಂದ ಪದಾರ್ಥಗಳ ಗುಂಪಿನ ಹೆಸರುಗಳು” 
(ದಾಂತಿ. ೨೫೪). . ೩. ಕರುಣೆಯನ್ನು ಯುಚಿಸುವುದು ; ಕೃಪೆಗಾಗಿ 
ಪ್ರಾರ್ಥನೆ ಮಾಡುವುದು : ಸೊರ್ಕರ್ಮಟ ಮು:ಕ್ಕುವೋಗಿ ಕಡೆಯೊಳ್‌ 
ಭೈಕ್ಷಕ್ಕೆ ಪಕ್ಕಾದಿರೇ (ಸುಳುತಾ, ೪-೨೬): ೪. ಭಿಕ್ಷಾದಾನ ; "ಪುರುಷಭೈಕ್ಷ' 
ಪರಾ. [ಸಂ.] 

ಭೈಕ್ಷಶುದ್ಧಿ (ನಾ). [ಜೈನ] ಆಚಾರ್ಯವ್ರತದ ಐದು ಭಾವನೆಗಳಲ್ಲಿ 
ಒಂದು; ಆಹಾರಶುದ್ಧಿ :  ಆಚಾರಸೂತ್ರೋಕ್ತಮಾರ್ಗದಿಂ ಭೈಕ್ಷ| 
ಶುದ್ಧಿಯ - . . ಆಸ್ತೇಯವುತದ ಭಾವನಿಗಳೆಪ್ಪವು (ತತ್ತ್ಮೃಶ್ರ. ೨೭೦) ; 
ಅನ್ಯಾಯ ಮತ್ತು ಅಭಕ್ಷ್ಯಗಳನ್ನು ತ್ಯಾಗಮಾಡಿ ಭೋಗಾಂತರಾಯದ 
ಕ್ಷಯೋಪಶಮಕ್ಕನುಸರಿಸಿ ಲಭಿಸುವಂಥ ಸರೆಸವಾಗಿರಲಿ ನನೀ ರಸವಾಗಿರಲಿ 


೨ ಅದನ್ನೇ. ಸ್ವೀರರಿಸುವವಕ್ಕೆ ಭೈಕ್ಷರುದ್ಧಿಭಾವನೆ ಎನ್ನುವರು 
(ಗ್ರಾನಳಾ, ೩೦೪) - [ಸಂ.] 
ಭೈಕ್ಷುಕ (ನಾ). ಭಿಕ್ಷುಕರ ಗುಂಪು, -- ಸಮೂಹ : ಭೈಕ್ಷುತಲ್ಕಂಜಿ 


ಅಟ್ಟುಂಬುದಂ ಮಾಣಬೇಡ (ಮುದಕಿ. ೦-೩೮ ನ)- [ಸಂ.] 
ಭೈಕ್ಷೆ (ನಂ). ಯಾಚನೆ ; ಭಿಕ್ಷೆ: “ಪುರುಷಭೈಕ್ಷ' ಪರಾ. [ಸಂ. ಭೈಕ್ಷ) 
ಭೈತು (ನಾ)- ನೃತ್ಯದಲ್ಲಿ ಒಂದು ಬಗೆ : ಚಿಂದು ಜಕ್ಕಡಿ ಕವಿಲು ಗಜಲು 
ಭೈತು ತುರಿಗೆ ಆಂದೋಳಿತ ಮೊದಲಾದ ಆಟಗಳಿಂ ನೋಟಕರ ದಿಟ್ಟಿಗೆ 


ಮಧುರನೂಗೆ ಮೈಚ್ಚನಚ್ಚೊತ್ತಿರ್ದಂ” (0am: ೯0). [?] 
ಭೈತ್ರ 'ಬಹಿತ್ರ' ನೋ. 
ಭೈತ್ರಕಾಣ (ನಾ). ಹಡಗನ್ನು ನಡೆಸುವವನು ; ನಾವಿಕ: ಭೈತ್ರ 


ಕಾಜರಿಂ ದ್ವೀಪಗಳಂ ಜೋಯಿಸರಿಂ ಗ್ರಹಣಮರಜವಂತೆ (ರೂಮು. 
೯-೬೪). [ಭೈತ್ರ (ಇಬಹಿತ್ರ) 4 ಕಾಲ] 

ಭೈತ್ವ (ನಾ). ಇ ಭೈಕಾರ : ಆದಿಯ ಬತ್ವಂ ಭೈತ್ವ ವೈತ್ಯ ವಿಧಿಯತ್ವ 
ಮತ್ವದೊಳ್‌ ದೊರೆಕೊಳ್ಳುಂ (ಕವ: ೬3). [ಸಂ] 

ಭೈಮುಂಗ 'ಭೈಮೂಗು' ನೋ: 

ಭೈಮುಂಗು 'ಭೈಮೂಗು` ನೋ: 

ಭೈಮೂಗು. ಬೈಮೂಗ, ಭಯಿಮೂಗ. ಭೈ ಕೈಮುಂಗ, ಭೈಮಯಂ। ು 
(ನಾ): (ಉಕ) ನೆಲಗಡಲೆ ; ಶೇಂಗಾ : ಇಲ್ಲಿ ಭತ್ತ, ಜೋಳ. ಸಜ್ಜ. 
ಕುಸುಬೆ, ಭೈಮೂಗು ಚನ್ನಾಗಿ ಬೆಳೆಯುತ್ತವೆ 
ಬೈಮೂಗ : ಎಣ್ಣೆಯ ಪ್ರಕಾರವು . . . ಕುಸುಬಿ, ಬೈಮೂಗ, ಗಣಜಲ; 
(ಮುಿಂಿನ್ಯಾ, ೦೬೨), ಭಯಿಮೂಗ : ಬಜ್ಜಿ ಭಯಿಮೂಗದ ಕಾಯಿ 
(ಶೇಂಗಾದ ಕಾಯಿ) ಈ ಮಾಲಿನ ಕಿಮ್ಮತ್ತು ಸೂರ್ತಿ ಚವಾಳಾ ೨೦ 
ಮಣದ ಖಂಡುಗದ ಮೇಲೆ ಇರುತ್ತದೆ. (ಮುಂದಿವ್ಯಾ, ೦೦೫). ಭೈಮುಂಗ 2 
ಭೈಮುಂಗ ವಹಾರಾಟಾದ ಹಣ ಬೆಳಗಾಂವಿಯ ಅಡತಿಯಲ್ಲಿತ್ತು (ರಕತ: 11, 
೨೪೭). ಭೈಮುಂಗು : ಅನೇಕ ದಿನ ಬರಿ ಹಾಲು ಕುಡಿದು ಭೈಮುಂಗು 
ತಿಂದಿದ್ದೆ ನಾನು (ರತ. ೩೬೭). ['- ಮರಾ ಭುಇಮೂರ್ಗ] 

ಭೈರವ (ಗು). ೧. ಭಯವನ್ನುಂಟುಮಾಡುವ ; ಭಯಂಕರವಾದ : 
ಭೈರವನ ಭೈರವಂಡಂಬರಕ್ಕೆರ್ದೆ ಬಿರಿದು ತಾರಕಾಕ್ಷಂ ಮುರಿದೆಂ' (104. 


(ಮಂಂಶೂಎ ೦೩೦). 


89-46) ; ಗಂರುಗಾತ್ರಭವ್ಯದಿಂ ಪರ್ವತ ಸಹೋದರತೆಯಾಂತುದು 


೬೭೮೮ 


3 


2 


25 


ಭೈರವಿ 


ವಿಯಜ್ಞುಂಬಿ ಭೈರವಬೃಹತ್ತರುವರಂ ಕ್ರತು, 3೬೭.೭5೨): ೨. ಶಿವನಿಗೆ 
ಸಂಬಂಧಿಸಿದ. (ನಾ). ೩. ಭಯಂಕರವಾದುದು ; ಭೀತಿಯನ್ನುಂಟು 
ಮಾಡುವಂತಹುದು : ಘೋರಂ, ಪ್ರತಿಭಯಂ.', ೬ ಭೈರವಂ, ಭಯಾ 
(ವಹಂ)ನಕಂ .-ತ ೧೦ ಭಯಂಕರಂ” (06-00-30) : 
ಮಲೆತುದು ಮುಂದೆ. . . ಕರ್ಕಶಂ ಭೈರವಂ ಜನಸಂಗೂ:ನಂ. ಮಹದ್ವನಂ 
(ಕ್ರೀಳಾವಾ- ೨೬-೩0. ೪. ಪರಮೇಶ್ವರನ. ರೂಪಗಳಲ್ಲಿ ಒಂದು : 
“ಘೋರಮೂರ್ತಿಯು. ಏಡ್ಗಹಸ್ತಂ ದಿಗಂಬರಂ ಭೈರವನ ಪೆಸರಕ್ಕು” 
(ಮಂಗರಾ, ೩-03) ; ಭೈರವನಂತೆ ಭಾಂಕಾರಂಗುಡುತಿರ್ಪ ಸಾಧಳಿಂ , , . 
ಅತಿಭಯಂಕರಾಕಾರಮಪ್ಪುದು (ಇಾತ್ಕಸಾ, 3 ಕೂದ); ಪರಸೈನ್ಯ 
ಭೈರವನೊಳಿಜ್‌ವೆನೆಂಬ ಪಟುವಗೆಯೊಳ್‌ ಭೈರವಂಬಾಯ್ಡಂತೆ ಬಂದು 
ನಿಂದ ಪುರಂದರನಲ್ಲಿಗೆ ಸರಸಿಜಸಂಭವೂ ಬಂದು ಮಾರ್ಕೊಂಡು (ಕರಣ. 
8-0005). ೫. ಈಶ್ವರನ ಪ್ರಮಥ ಗಣ: ಎಡೆವಿಡದೆ ಕಿಕ್ಕಿರಿದು ಕುಳಿತಿರ್ಪ 
ಭ್ರ ರವರ ಗಡಣ ತರತರದಿ ನಿಬಿಳಾಯುಧಮನಾಂತು ಕಾಯ್ಕಿಹರುಯತಿ 
ಜಾಗ್ರದಿಂದೇ (ಕನನೋ. ೨೪-೩೭). " ಭೈರವಾಳಿ * ಪರಾ. ೬. ಮಹಾ 
ಮಂತ್ರಗಳಲ್ಲಿ ಒಂದು: ಗಾಯಿತ್ರಿ. . . ಭೈರವಾದಿ ಮಹಾಮಂತ್ರಂಗಳಂ 
*:*ಬೇಚಕೆಬೇಅಕಿ ವಿವೇಕಿಸಿ ನೋಡಿ (855. ೬೩) ೭. ಒಡೆಯನಿಗುಗಿಯೇ 
ಬದುಕಿ ಅವನೊಡನೆಯೇ ಮಡಿಯುವುದೆಂಬ ದೀಕ್ಷೆಯನ್ನು ಕೈ ೈಗೊಂಡಿ 
ರುವ ವೀರ `: ಲೆಂಕರಾಯನೆಂಬ ಒಬ್ಬ ಸಿ ಸೈನಿಕ ತಾನು "ಭೈರವ ನಾಗಲು 
ನಿರ್ಧರಿಸಿ. ,. ವೀಳೆಯ ಅಪ್ಪಣೆಯಾಗಬೇಕು ಎಂದ (ತಣ. ೨೨೪), 
`ಗರುಡ" ಪರಾ. ೮. ಭಯು; ಹೆದರಿಕೆ. ೯. ಪರ್ವತ ; ಬೆಟ್ಟ. ೧೦. 
[ಸಂಗೀತ] ಒಂದು ರಾಗದ ವೇಗವಂಡಿನೀ ಮೇಳದ 
ಲ್ಲಾದರೋ ಭಾಷೂಂಗ (ರಾಗ)ವಾದ ಭೈರವವು ಹುಟ್ಟಿತು (38ಫ್ಯ. 03) ; 
ಕೇಶವಲಾಲನು , , . ಶುದ್ಧಸುಕಂಠದಿಂದ ಭೈರವರಾಗದಲ್ಲಿ ಭಜನೆಯ 
ಹಾಡು ಹಾಡುತ್ತ ಮನೆಗೆ ಮರಳುತ್ತಿದ್ದೆನು (45೪. 0%): [ಸಂ.] 
ಭೈರವಾಂಜನ (ನಾ). ಒಂದು ಬಗೆಯ ಅಂಜನ: ಭೈರವಾಂಜನ- 
ಹಿಂಗು: ಸೈಂಧವ- ಹಿಪ್ಪಲಿ ಇವನ್ನು ಗೋಮೂತ್ರದಲ್ಲಿ ತೇಷು ಅಂಜನ 
ವಿಡಲು ಸನ್ನಿವಾತಜ್ಜರಗಳು ಮಾಣುವುವು (16ಕ್ಕೆ, ೪೨೨ ಶಂ). [ಸಂ,) 
ಭೈರವಾವಳಿ (ನಾ). ಭೈರವದೆಃಷರ ಸಮೂಪ.. ಗುಂಪು ; £ ಇವರು 
ಎಂಟು ಜನ:-.-ವಿದ್ಯಾರಾಜ, ಕಾಮರಾಜ, ನಾಗರಾಜ ಸ್ವಚ್ಛಂದ 
ರಾಜ, ಲಂಬಿತರಾಜ, ದೇವರಾಜ್ಕ 'ಉಗ್ರರಾಜ ಮತ್ತು ವಿಘ್ನರಾಜ- 
ಎಂದು ವಾಮನಪುರಾಣದ ೬೭ನೆಯ ಅಧ್ಯಾಯವಲ್ಲೂ ಅಸಿತಾಂಗ, 
ರುರು, ಚಂಡ, ಕ್ರೋಧ, ಉನ್ಮತ್ತ, ಕಪಾಲ, ಭೀಷಣ , ಮತ್ತು 
ಸಂಹಾರ-ಎಂದು ತಂತ್ರಸಾರದಲ್ಲೂ ಹೇಳಿದೆ. ಈ ರೀತಿ ಈ ಎಂಟು 
ಜನ ಭೈರವರಿಗೆ ಇನ್ನೂ ಬೇರೆ ಬೇರೆ ಹೆಸರುಗಳಿವೆ : ಆ ಮಹಾವನಂ 
ಭೈರವಾವಳಿಯಂತೆ ರುರುಪರಿಚಿತಮುಂ ಪಿತಾಮಹಾನನದಂತೆ 
ಸಾಮಜ ಪದುಭಿರಾಮಮಬಂ . . . ಅಲ್ಲು (ಸಂದ್ರ ಪು: ೩-83. ವ). 
[೫ಂ. ಭೈರವಾವಲಿ] 
ಭೈರವಾಸನ (ನಾ). [ಯೋಗ] ಒಂದು ಬಗೆಯ ಆಸನ : ಮೊದಲು 
"ಭೈ ಶವಾಸನ 'ವನ್ನು ಅಭ್ಯಸಿಸಿ ಆ ೬ "ಏಕಪಾದಶೀರ್ಷಾಸನ'ಕ್ಕೆ 
ಮತ್ತೆ ಬಂದಿರುಗೆಬೇಕು (ಯೋಗಂ. ೨0೭) ; ಮುಖ್ಯವಾದ ಕೆಲವು ಅಸನ 
ಗಳು. ಅಷ್ಟವಿನ್ಯಾಸಗಳು. ೧, ಉತ್ತಾನಾಸನ . , . ೭೯. ಭೈರವಾಸನ 
(ಶಾರರ- ೦೬೭). [ಸಂ.] 
ಭೈರವಿ (ನಾ). ೧. ದುರ್ಗಾದೇವಿಯ ಒಂದು ರೂಪ: "" ಚಾಮುಂ: 
ಚರ್ಚೆ ಭೈರವಿಯೆನಲು ವನದೇವಿ " (ತುಂಗ. ೪-0೪) ; ರೋದನದಿಂ 
ಸುತನ ಶಿರಶ್ರೇದನದಬಲುಜವಾಜುಗುಂ ರಿಪುರುಧಿರಾಸ್ಟ್ರಾದನದಿನೆಂದು 
ವಿಲಯೋತ್ಪಾದನ ಭೈರವಿಯ ಮಸಕಮಂ ಕೈಗೊಂಡಳ್‌ (ಶಂರಾಮಾ. ೯೩೪) : 


ಹೆಸರು: 


ಭೈರವೇಶ್ವರ 


ಈಕೆಯದಾವಳೊ ಮೃತ ಮಾಕಾಳಿಯೊ  ಚಂಡಿಯೋ ಮಹಾ 
ಭೈರದಿಯೋ (೩೫೨- &-08)- ೨. [ಸಂಗೀತ] ಒಂದು ರಾಗದ ಹೆಸರು: 
ಕಾಂಭೋದಿ ಭೈರವಿ ಮೊದಲಾದವನು ಸಾರವಡೆದು ಸವಿಧಾನಗಳಿಂ ಸುರ 
ನಾರಿಯರೊಲಿವಂತೆ ಪಂಡೆ (ಕಕಂಸಾಂ- ೦೬-೪೭) ; ಶ್ರೀರಾಗ ಭೈರವಿ 
ವರಾಳಿ ಹುಸಾನಿ ಗುಂಡುಕ್ರೀ , . . ವಸಂತರಾಗಂ ಇವಾದಿಯಾದ ರುಗಂ 


5 
ಗಳಂ ಪಾಡುತ್ತಿರೆ (ಹಖ್ಮಾರೆ. ೨-೪೦) ; ಭೈರವಿರಾಗದ . - . ಕೆಲವು ಕೃತಿ 
ಗಳನ್ನು ಮಾತ್ರ ಅವರು ತಮ್ಮ ಕಚೇರಿಗಳಲ್ಲಿ ಹಾಡುತ್ತಿದ್ದರು 
(ಸಂಗೀತ. ೩). [ಸೂ. ಭೈರವೀ] 

ಭೈರವೇಶ್ವರ (ನಾ). ಇ ಭೈರವ ೪: ಆ ಭೈರವೇಶ್ವರದೇವರ ನಾಲ್ಕು 
ವೃತ್ತಿಯ ಪ್ರಾಪ್ತಿವೊಳಗಾದ ಗ್ರಿಹಕ್ಷೇತ್ರ (ಎ೪, 1೪. ಕೃಷ್ಣರಾ- ೦೨-೩೫ ; |10 
1267). [ಸಂ.] 

ಭೈರ (ನಾ). . ಒಂದು ಬಗೆಯೆ ಹಕ್ಕಿ: ಆ ಮೈಗಶಾಲೆಯಲ್ಲಿ ಹುಲಿ, 
ಕರಡಿ... ಗಿಡಗು ಭೈರಿ ಮುಂತಾದ ನಾನಾಬಗೆಯ ಮೃಗಗಳಿದ್ದವು 
(೩೩6. 83) ; ದೊರೆಗಳವರು . . - ಗೌಜಲಹಕ್ಕಿ- ಲುವರನಹಕ್ಕಿ ಗಡಗ 
ಭೈರಿ ಮುಂತುದ ಅನೇಕ ಮೃಗಪಕ್ಷಿಗಳನ್ನೂ ಚೆನ್ನಾಗಿ ಕಾಪಾಡುತ್ತಿದ್ದರು 38 


(ನುಕಾನಂ, 1, 0೬೨). | 
[ದೇ.॥ ತೆಲು: ಭೈರಿ- ಬಯಿರಿ- ಭೈರವಿ./ಮರಾ. ಭೈಃ 
ಭೈರ್ಕಿ (ನಾ). ಒಬ್ಬ ದೇವತೆಯ 
ಎ ಇವರು ಭೈರ: ವಿಶೋ: 
ನಡಡುಕೊಳ್ಳುವರು (ಕಠಾಗೆ- ೨೬೪), 
ಭೈರಿಿ 'ಬೈರಿ' ನೋ. 
ಭೈಷಜ್ಯ (ನಾ)... ೧. 'ವೈದ್ಯಕೀಯ ಚಿಕಿತ್ಸೆ : ಔಷಧೋಪಚಾರ ;! 
ಅಥರ್ವವೇದದಲ್ಲಿ ಭೈಷಜ್ಯಕ್ಕೆ ಪಥಿಧಾನ್ಯ (ಕರ. ೦೬). ೨. ಮದ್ದು; 
ಔಷಧ: “ಭೃಷದ್ಯಂ- ಭೇಷಜಂ. ಜಾಯುಃ, ಅಗದಂ. ತಂತ್ರಂ. ಔಷಧಂ 
—ಈ ೬ ಮದಗ” (ಪಣಯು, 000-139); ಭೈಹಜ್ಮಜ್ಞ್ಯಾನಮೆ ನತು 
ಗುಮೆ ' ಬೈದನಾನಿಗ್ರಹಮಂ (ತತ್ರಫು- ೩-೨೬) ; ಆ' ಜನಪದಂ . . .| 
ಭೈಷಜ್ಯಸಂಗ್ರಹದಂತೆ ಬಹುಧಾನ್ಯಕಧಾಶ್ರೀಸಂಯುಕ್ತಮುಂ ಸಂರರಸೌ। 
ಹಧಿಸಮೇತ: ಎನಿಸಿ ರಮಣಿ:ಯಮಾಗಿರ್ಪುದು (ಉಕ. ೨೨ 
36 ವು: ಸಿ. ರೋಗವನ್ನು ಗುಣಪಡಿಸುವ ಸಾಮರ್ಥ 
ಭೈಷಜ್ಯಕ (ನಾ). ಒಂದು ಬಗೆಯ ಜ್ವರ,- ತಾಪ: ಶರ್ವಂ. .. 
ನಂದಿಪ್ರಮುಖನಿಬಿಲಪ್ರಮಥಯೂಥಮನಲಿಂ ಪೆಠ  ಭೈಷ್ಯೂಕಿದ 
ಜ್ವರಮುಮಂ ಬೆಸ (೩ಗ೭- ೧೮-೯೭). (ಸಂ,] 
ಭೈಪಜ್ಯಶಾಸ್ತ್ರ (ನಾ). ' ವೈದ್ಯಶಾಸ್ತ್ರ ಧರೆಯೊಳ್‌ ಭೈಷಜ್ಯಶಾಸ್ತ್ರಂ 
ಸುಖಕರಮಖಿಳರ್ಗೆ (ಸಕನ್ಕೆ- ೪ ಶ್ರಸ್ತಾರನೆ)- [ಸಂ.] 
ಫೊಂ (ನಾ). ಒಂದು ಅನುಕರಣ ಶಬ್ದ. 
'ಭೊಂಭೊಂ (ದ್ವಿರುಕ್ತಿ) : ರಂಭೆಯದೊರ್ವಳ್‌ 
ಭೊಂಭೊಂಬೆಂಬೀ' ಶುಂಭಧ್ವನಿ ಪೊ 
೬-6). 
ಭೊಡ್ಗನೆ (ಅ). ಓರಿದು ಅನುಕರಣಾವ್ಯಯ : ಕೂಡಲೆ. ತಟ್ಟನೆ ; 
ಕೋಟೆಯನು ಭೊಗ್ಗ ಸೆ ವಶಮಾಡಬೇಕೆಂಬ ನುಡಿಗಳು ಕಗ್ಗಲಿಗಳೊಳೊಪ್ಪಿ |! 
ದವು (ತುಕ್ರಕಾರ (೨೨೦) : ಭೊಗ್ಗನಯ್ಯನ ಕಾಣರೊಡನೆ 'ರೋಮಾಂಚದ| 
ಸುಗ್ಗಿ ಔತ್ತಬೆಗರೆಯ್ದಿದೆರು (ಫರತ- ೫೮-೪), [ಛೊಗ್ಗ್‌- -ಅನೆ|]| | 
ಭೊಪ್ಪರ (ನಾ) (೨): ಪೂರ್ವ್ವಕಟಳೆ ಪೂರ್ವಮರಿಯಾದೆ ಹಾಗುವ 
ವೊಲೆದು`ಕೋಲಿನಲು ತೆಗವಂಥಾ ದೇವಿಯ ಭೊಪ್ಪರವನು ಪೊರ್ವಮರಿ 
ಮಾದೆಯಲು ಎರಡು ಕೇರಿಯೆ ಹಲರು ಸಟಿಕುಅರು ಆ ದೇವ್ಯಿದೇವರಿಗೆ 


ನೀ- ಬರೀ] 
ಹೆಸರು; ಭೈರವ : ಶಿವಜೋಗಿಗಳ 
ಹನುಮಂತ ಮುಂತಾದ ದೇವರಿಗೆ 


[ಮರಾ ಭೈರ] 


ಮುಂ 


ನೇ 
೬ -ಭೊಂಭೂಂ। 


ಣ್ಮೆ ಢಕ್ಕೆಯಿಂ ಬಾಜಸಿದಳ (ಜಾಂಖು- 


ಯನು 


46 
“ಬೊಪೆ 


೬೭೮೯ 


ಭೋಕ್ತವ್ಯ 


ಭೋ (ಅ). ೧. (ಸಾಮಾನ್ಯವಾಗಿ ಗೌರವಾರ್ಹರಾದವರನ್ನು ಸಂಭೋಧಿ 
ಸುವಾಗ ಹೇಳುವ) ಒಂದು ಅವ್ಯಯ : ತೊಜ್‌ಯ ಮಾವಣ್ಣಗಳಿರಾ 
೬-೬ ಪರನಾರಿಯ ಸಂಗವ ತೊಟ್‌ಯಿಂ ಭೋ (0ನ: ೬೪೪); ಗುಹೇಶ್ವರ 


ಲಿಂಗವ ತನ್ನೊಳಜ್‌ದೆನೆಂಬ ಮಹಾಂತಂಗೆ ಸತ್ಕಿ)ಯಾಚರಣೆಯೆ ಸಾಧನೆ 
ಕಾಣಿ ಭೋ (ಎತರ. ೪.೨. ದುಃಖ, ಗಾಬರಿ, ಅಪಘಾತ 


ವಬಂತಾದ ಸಂಕಟಪ್ರಸಂಗಗಳಲ್ಲಿ ಉದ್ಧರಿಸುವ ಶಬ್ದ; ಅಯ್ಯೋ 
ಎಂಬ ಅರ್ಥವನ್ನು ಕೊಡುವ ಶಬ್ದ; ಬ್ರಹ್ಮರ್‌ ಭೋಯೆನಲುಂ 
ಬಲ್ಲರ್ಕೊಲೆಧೋಯೆನಲುಂ ಬಲ್ಲರಿಜ್‌ಯಲವರೆತ್ತ ಅ್‌ವರ್‌(ಗರದೂ:3-00); 
ಈಯೆಡೆಯಿಂ ಪೋಗೆಲೆ ಪಾರ್ವಾಯೆನೆತಲ್ಲಣಿಸಿ ಪಾರ್ವನಬ್ರಾ ಬ್ರ) ಹ್ಮಣ್ಕಂ 


ಭೋಯೆಂದು ಪುಯ್ಯಲಿಡುತುಂ :. ನೃಪೇಂದ್ರಸಭೆಯಂ ಪೋಂ 
(ಸ: ೬49) : ಭೋಯೆಂದುದಖಿಳಪರಿವಾರಮಡಿಗಡಿಗೆ ಹಾಹಾ 
ಯೆಂದು ಮಜುಗಿದುದು (4 ಬಣ. ೧೧-೬೪): (ಸಂ. ಭೋಸ್‌] 


ಭೋಂಕನೆ (ಅ). 


ಗನೆ ; 


ಒಂದು ತ 
“ಷೆ ಭೋಂಕನೆ ನೆಲ 


ಕಂಡಂ (ಶಂಕರಾ ೯ 


ೋಗಿಲೆಗಳ ಪಸಾಯ್ತರಿಂ ಕೂಡಿ 
(ಉನ. 2೩-೦೪). [? 4 - ಅನೈ) 
ಭೋಂಕರಿಸು (ಕ್ರಿ)- ನಿಮಾಡು ; ಘೋಷಿಸು; ಮೊಳಗು; 


ಬಿರಿದುದಬುಜಭವಾಂಡಬೆನೆ ಭೂ: 
ಭೋಂಕರಿಸುತೊಗ್ಗಿದಕೆವಿದು ಜೇನ್ನೊಣದಂತೆ , . . 
ತೈಬರಾ-6- 4೨) - [ಭೋಂಕರಣ್ಯ 4 - ಇಸ್ಕ] 
ಭೋರಕಲ್‌ (ಅ). ಎ ಭೋಂಕನೆ : ನಿಡುದೋಳಂದಪ್ಸಿ ಭೋಂಕಲ್‌ 
ಭಯದೆ ನಡುಗುತಂ . . . ತಾನದೇನೆಂದಜೌಯದಬಲೆ ನಾನಾರಸಾ 
ಕವ್ರಂತೆಯಾದಳ್‌ (೫೨೦೧. ೩66) ; ದೇವಂಗೊಗೆತಂದುದವಧಿಬೋಧಂ 
(ಕೇಂ. ೧-೦೦೧): ಭೋಂಕನೆ ಚೆಕ್ಕನೆ ಭೋರನೆ 
ಭೋಃ ೨ ಕೂಡಿರೆ  ತಮ್ಮೊಳೊದವುಗುಂ ಶೀಘ್ರಾರ್ಥಂ 
(ಕಮರ. ೩೦೩). (2) 
ಭೋಂಗತ, ಭುಂಗಾ (ನಾ). ಕಾಖಾ: ಗಿರ: 'ಂತಾದುವುಗಳಲ್ಲಿ 
ಕೆಲಸಗಾರರನ್ನು ಎಚ್ಚರಿಸಲು ಇರುವ ಯಂತ್ರ ಮತ್ತಾ ಅದರ 
ವಂೂಲಕ ಹೊರಡಿಸುವ ಸಿಳ್ಳು : ನಿದ್ರೆಗೆಟ್ಟು ಬಳಲಿದ ದೇಹವನ್ನು 
ಎಳೆದುಕೊಂಡು ಕಚೇರಿಗೆ ಬಂದು . ಕೊಠಡಿಗೆ ಬಂದಾಗ, ಗಿರಣಿಯ 
ಗಾ ಭೋರಿಡುತ್ತಿತ್ತು (ನಾಫೋಊ- ೯೬). ಭುಂಗಾ : ಗಿರಣಿಯ 
ಭುಂಗಾ ಜೋರಿನಿಂದ ಸೀಳುಪಾಕಿಕು (ಸ್ರತ. ೪): 
1 ಮಠಾ. ಭೋಂಗು] 
ಭೋಕು (ನಾ): ತೂತು; ರಂಧ್ರ : ಅವಳ ತಲೆಯಲ್ಲಿ ಭೋಕು ಬಿದ್ದು 
ರಕ್ತ ಪುಟಿಯ ಪತ್ತಿತು (3:50. ೫೦). [*-ಮರಾ. ಭೋರ್‌, ಭೋಂಕ್‌] 
ಭೋಕ್ತ (ನಾ). ೧. ಅನುಭವಿಸುವವನು ; ಭೋಗಿಸುವವನು ; ನಾವು 
ಶರ್ತರೂ ಅಲ್ಲ ಭೋಕ್ಕರೂ ಅಲ್ಲ (೧ಂತಣ. ೪); ಪುರುಷನಿಗೆ ಕೈವಲ್ಯ 
ಬೇಕಾಗಿರುವುದರಿಂದ ಪ್ರಕೃತಿ ಪ್ರಾಕೃತ ವಸ್ತುಗಳಿರಬೇಕು. ಆ ವಸ್ತುಗಳು 
ಗೈಗಳಾದುದರಿಂದ ಭೆ. ಬೇಕು. (ಹರಣ, ೩೪). ೨. ತಿನ್ನು 
ವವನು: ಭೋಕ್ತ, ನಾನಲ್ಲ (ಅಗ್ನಿ. ೬೪). 
೩. ಅನುಭವಿಸುವುದು : ಭೋಗಿಸುವುದು : “ಉಪಭೋಗಮೆನಲು 
ನಿರ್ವೇಶಮೆನೆ ಭೋಕ್ತಲ್‌ (ಮುಕರಾ- ೧೩೩-೩). [ ಸಂ. ಭೋಕ್ಕೃ ] 
ಭೋಕ್ತವ್ಯ (ನಾ). ೧. ತಿನ್ನಲು ಯೋಗ್ಯವಾದುದು ; ತಿನ್ನಬಹು 


06ರಿಸಿದವು ನಿಸ್ಸುಳತತಿ (ಕುದ್ಮಾಕು4- 0೪); 
ಜೇನೊ ಪಟುಭಟರ್‌ 


೦೮೮೯ 


ಣಿ ಮು 


೯ನೆ. ಣಿ ಮಃ 


೯ನೆ. 


ಭೋಜ್ಯ ಭೋಜನವಲ್ಲ, 


ನಡಸಿ ಬಹರು(4%24- 12, 5೩೭-೨೦೬; ರ” ಪರಾ.[?] 


'ಬೊಪ್ಪೆ 


ಮಾಡುದು. ೨. ಅನುಭವಿಸಬೇಕಾದುದಂ ; ಭೋಗಿಸಬೇಕಾದುದು : 


ಭೋಕ್ತೃ 


ಸ್ವಾಧ್ಯಾಯಪರನಹ ಭೂಸುರೋತ್ತಮನ ಭೆನ್ಯನೆಂದುಂ ವಂದನೆಯ 
ಭೋಕ್ತವ್ಯವಯ್ಯೋ ಬೇಡಿದತಿಧಿಗೆ ಸೇವ್ಯಭಿಕ್ಷವನಿತ್ಕುವುದು ನಡೆಯೆಂಬು 
ದಿಲ್ಲದಡೆ ಇಂದು ಕೊಲುವರೆ (೧%ಫ್ಕ. ೩೩-೪೧) ; ವಿಪ್ರಾಳಿ ವಧೆಯಾತಂಗೆ 
ಬಂದುದು ಹೇಳಲದು ಭೊ: ಐತಿಪಾತಕದ ಫಲವೆಂದ (ತುವ್ಮಾಳ- 
0೬-00). [ಹಂ.] 

ಭೋಕ್ಟ (ನಂ)- ೧. ಅನುಭವಿಸುವವನು: ಭೋಗಿಸುವವನು : 
ಮಾಯೆ ಶ್ರಿಪುಟಿಯ ರೂಪೆ ತ್ರಿಪುಟಿನಿಕಾಯವೇ ಜಗಜೀವಕರಣ 
ನಿಕಾಯವವು ತಿಳಿ ಭೋಗ ಭೋಗ್ಯವು ಭೋಕ್ತವೆನಿಸುವವು(ಅನ್ಮುತ- 9-2); 
ಆತ್ಮವೆಂಬುದು ಶರೀರಕ್ಕಿಂತ ಭಿನ್ನವಾದುದು, ಅದು ಸಂಸಾರದಲ್ಲಿ 
ಕರ್ತೃವೂ ಭೋಕ್ತೃವೂ ಆಗಿರುತ್ತದೆ (ಕಣತ್ಕು- ೨೭). ೨. ರುಜ; 
ಅರಸ. ೩. ನಲ್ಲ: ಪ್ರಿಯಕರ. ೪. ಚೆನ್ನುಗಿ ಸುಖವನ್ನು 
ಅನುಭವಿಸುವವನು: ಸುಖಿ; ಭೋಗಿ: ರವಿಜಂ . . . ಶನಿಗೇಹ 
ದೊಳ್‌ ನಿಲೆ ಮಳಿಷ್ಠಂ ಭೋಕ್ಟ ಸಸ್ತಂ ಧನಂ (88ತತಿ. ೦೭-೩೬) 
೫. [ತತ್ತ್ವಶಾ]ರಜೋಗುಣದಿಂದ ಕೂಡಿದ ಚೇತನ : ಸ್ವಲ್ಪ ಸತ್ವ 
ಸಹಿತವಾದ ರಜೋಗುಣದ ರೂಪಕ್ಕೆ ಭೋಕ್ಸೃ ಎಂದು ಹೆಸರು (ಉತತ್ರ 
ಒಟ); ಕೊಂಚ ಸತ್ವಗುಣ ಮತ್ತು ಹೆಚ್ಚು ರಡೋಗುಣಗಳಿಂದ ಕೂಡಿದ 
ಚೇತನವು ಭೋಕ್ತ ಅಥವಾ ಜೀವವೆನಿಸುವುದು. (16. ೩೬). 
ಓ. [ದ್ವೈತ] ವಿಷ್ಣು: ಜಯಾಪತಿಯಾದ ಸಂಕರ್ಷಣನು ಪಿತೃಗಳನ್ನು 


ಆವಾಹನ ಮಾಡಿರುವ ಬ್ರಾಹ್ಮಣರಲ್ಲಿದ್ದು ಶ್ರಾದ್ಧಾನ್ನವನ್ನು ಭುಂಜಿಸಿ, 
ಭೋಕ್ಕೃ ಎನಿಸುವನು (೫ಸಾರೆ. ೦-೦ ಇತ್ತರ್ದ). [ ಸಂ, ] 


ಭೋಕ್ತೃತ್ವ (ನಾ). ಅನುಭವಿಸುವ ಸಾಮರ್ಥ್ಯ : ಆತ್ಮದಸ್ತುಗಳಿಗೆ 


ಚೇತನತ್ವ ಜ್ಞಾತೃತ್ವ ಕರ್ತೃತ್ವ ಭೋಕ್ತೃತ್ವ ಮೊದಲಾದ ವ್ಯದಹಾರ 
ಗಳಿರುವುವು (ಟಂರಸಾ. ೨೩೪); ಆತ್ಮನಿಗೆ ಸುಖದುಃಖ ಭೋಕ್ತೃೃತ್ವವು ಇಲ್ಲ 
ವಾದರೆ ಒಗದ್ವಾ ,ಪಾರವು ಹೇಗೆ ಸಂಭವಿಸುವುದು ? 
[ಸಂ.) 
ಭೋಗ (ನಾ). ೧. ಉಣ್ಣುವುದು; ತಿನ್ನುವುದು. ೨. ಭೋಗಿಸು 
ವುದು; ಅನುಭವಿಸುವುದು. ೩. ಸುಖವನ್ನು ಅನುಭವಿಸು 
ವುದು ಹೊಂದುವುದು ; ಸುಖಾನುಭವ : ಬೆರಸಿ ಯೋಗದೆ ದುಡಿವ 
ಭೋಗದೆ ಮೆರೆವನೇ ಸುಖಮನುಜನೈ (ಕಥಿ. ೪೦-೪): ಪ್ರತಿ 
ಪುರುಷನೂ ಕ್ರಮಕ್ರಮವಾಗಿ ಭೋಗದಿಂದ ವಿರಕ್ತನಾಗಿ ಮೋಕ್ಷವನ್ನು 


(ತೈನರು 4). 


ಪಡೆಯುವುದಕ್ಕಾಗಿಯೇ ಪ್ರಕೃತಿಯ ವ್ಯಾಪಾರವು (ಹಿಂರಸಾ೬೬)- 
೪. ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯ ಅಥವಾ ಪಾಪದ 
ಪರಿಣಾಮ; ಕರ್ಮಫಲ: ಹುಟ್ಟಿದ ಬಳಿಕ ಕೊಟ್ಟ ಭೋಗಂಗಳ 


ತಪ್ಪಿಸಿಹೆನೆಂದರೆ ತಪ್ಪದು ನೋಡಯ್ಯಾ (೨೫. ೬೮೪) ; ಹಿಂದೆ ಮಾಡಿದ 
ಕರ್ಮವೆಂದಿಗೂ ಬೆಂಬಿಡದು ಬಂದ ಭೋಗವನು ತಿಂದು ತೀರಲೆ ಬೇಕು 
ನೊಂದೆನೆನಬೇಡ (4ರ. ಊ). ೫. ಸೌಖ್ಯ; ಸುಖ: ಹಂದಣ 
ಜನನವೇನಾದೊಡಾಗಲಿ ಇಂದಿನ ಭೋಗವು ಕಯ್ಯ ಮೇಲೆ (ಎ೫6. 0೭೦): 
ಶಿವನ ಭೋಗಂ ರಾಗದಿಂದೆ ಬಳೆವಂದದಿಂ ಎರ್ತಿಗೊಂಡು. 
ಬಳೆಪಂದದಿಂ. ಸ್ನಂಟುಮಾಡುವ 
ಸುರತೆರುಪ್ರ ಸೂನಗ್ರಥಿತ , . . 
ಗಂಗಳೊಳೆಂ (60ಫು- 64ರ: 
ಭಂಗುರದ ಭೋಗಂಗಳಂ 

೮. ದೇವಾಲಯದಲ್ಲಿ 
ಗಂಧಲೇಪನ ಮುಂತಾದ 
ಭೋಗಕ್ಕಂ ಖಣ್ಣಸ್ಫು ಟಿತಕ್ಕಂ 


(43s. 


ಭವನ ಭಾಗ್ಯಂ 


(ಸಂರ. 


(ಕಾಮಾಶ್ಯ. ೩೨. 
ದೇವತಾಮೂರ್ತಿಗೆ ಮಾಡಿಸುವ ಸ್ಥಾ 
ಸೇದೆ. _ಉಪಜಾರ : ನಗರೇಶ್ವರದೇ: 


ಸೇವೆ. 


ನೆಲಂ XX, ೨೦-೫೩ : 


ಭೋಗತೃಷ್ಣೆ 


1019) ; ಸಿದ್ತಾಯದೆಲು ಸ್ವಯಂಭುದೇವರೆ ಭೋಗಕ್ಕೆ ವರ್ಷಂಪ್ರತಿ 
ಕುಡುವ ಗದ್ಯಾಣ ಹತ್ತು (943. ೫೫, ೬೦-೫೬: 1): ವಿಗ್ರಹದ 
ದೇಹಕ್ಕೆ ಸಲ್ಲುವ ಭೋಗ ಎಂದರೆ ಸ್ನಾನ: ಗಂಧಲೇಪನ್ನ ಧೂಪ. ದೀಪ. 
ಪುಷ್ಪ ಇತ್ಯುದಿಗಳು ಅಂಗಭೋಗಗಳು (1599. 060), "ಅಂಗಭೋಗ', 
`ರಂಗಭೋಗ-`ಪರಾ. ೯. ಹಾವಿನ(ಬಿಚ್ಚಿದ) ಹೆಡೆ: ಶ್ರೀಮನ್ನಾಗೇಂದ್ರ 
ಭೋಗಸ್ಸುರದರುಣಮಣಿದೋತಿಸಂಧ್ಯಾನಿಬದ್ಧಪ್ರೇಮಂ (ಉಭಾ); 


ಮೆರೆದಳು ಕೈಕೆ ಮಂಥರೆಯ ತೊಡೆಯಲ್ಲಿ ಕೂಳಾಹಿಭೋಗದಲಿ 
ಹೊಳೆದ ಹೆಡೆಮಣಿಯಂತೆ (ಕ್ರೀಣನಾ: ೨೬-೬0): ೧೦. ಹಾವಿನ 
ಶರೀರ. ದೇಹ : “ಭೋಗವೆಂಬುದು ಹಾವಿನ ಒಡಲ್‌” (ಅ0ಡು೬. 
9೦೬-೨೦). ೧೧. ವಿಷಮಸುಖಾನುಭವ: ಸಂಭೋಗ : 'ಭೋಗಿಸು * 


ಪರಾ: ೧೨. ಸೂಳೆಗೆ ಕೊಡುವ ಹಣ : ಒತ್ತೆ. ೧೩. ನಾಡಿನ ಒಂದು. 
ಭಾಗ, - ಪ್ರದೇಶ : ಮಂಡಲ: `ಭೋಗನಾಯಕ ' ಪರಾ. 
೧೪. ರಕ್ಷಣೆ: ಪಾಲನೆ. ೧೫. ಚಿಂತೆಯಿಲ್ಲದಿರುವಿಕೆ: ನಿಶ್ಚಿಂತೆ. 
೧೬. ಸೈನ್ಯ; ಪಡೆ: ಪರಿವಾರ : “ ನಿರ್ವ್ವಸನದೊಳು ಪುಲನೆಯೊಳು 
ಧನದೊಳಹಿಕಾಯದೊಳ್‌ ವ್ಯವಹಾರವೊೊಳ್‌ ಪಣ್ಯವನಿತೆಯೊಳ್ಳೆಡೆಯೋತಿ 
ಸುಖದೊಳಂ ಭೋಗಮಕ್ಕು * (ಮೂಸಣ. ೦೫೦-೫೦). ೧೭. ಜಹಗೀರು: 
ಉಂಬಳಿ. ೧೮. ತೆರಿಗೆ; ಕರ. ೧೯. ಬೆಳೆಯಿಂದಾದ ಗಳಿಕೆ; 
ಅಚಕಟಿನ ಗದೆಯನುಂ ಬೆಳೆದ ಭೋಗ ನಾಲ್ಕು ಭೋಗಮಾಂನ್ಮವಾಗಿ 
(95ಎ. ೦೩೪, ಶ್ರಂಗತೂರು- ೧೫೬-೯; 1419). ೨೦. =ಭೋಗಹೆಟ್ಟದಿ; 
ಶರ ಕುಸುವು ಭೋಗ ಭಾಮಿನಿ ಪರಿಪರ್ಧಿನಿ ದಾರ್ಧಕಗಳೆಂದಂಜು ತೆಂ 
(ಉರೋಂಜು. ೫-385); ಇದು ಶರ, ಕುಸುಮ, ಭೋಗ: 
ಪರಿವರ್ಧಿನಿ, ವಾರ್ಧಕ ಎಂದಾರು ವಿಧವು (ಕರಂ), ೨೧. [ದ್ವೈತ] 
ಮುಕ್ತಿಯ ಭೇದಗಳಲ್ಲಿ ಒಂದು: ಸಾರೂಪ್ಯಪ್ರಾಪ್ತಿ: ಈ 
ಪೆರುಷಾರ್ಥವನ್ನು ಕರ್ಮಕ್ಷಯ: ಉತ್ಕಾಂತಿ. ಮಾರ್ಗ: ಭೋಗ ಎಂದು 


ಭಾಮಿನಿ, 


೩8, ವಿಂಗಡಿಸಿ... ಸಾಲೋಕ್ಕ: ಸಾಮಿಪ್ಯ. ಸಾಯುಜ್ಯ. ಸಾರೂಪ್ಯ ಪ್ರಭೇದ 

ಎ ವರು (ಭಾರದ. ೨೭6); ಇದರಿಂದ ಬರುವ ಮೋಕ್ಷ ಕರ್ಮ 

ಕ್ಷಯ , . . ಭೋಗ ಎಂದು ನಾಲ್ಕು ಪರ್ವಗಳುಳ್ಳದ್ದು (ಹಂ: ೨೨), 

ಭೋಗದ ಸೂಳೆ ಎ ದೇವಾಲಯದಲ್ಲಿ ನಾಟ್ಯವಾಡಲು ನಿಯಮಿತ 

ಳಾಗಿರುವ ಸೂಳಿ; ದೇವದಾಸಿ: ಭೋಗದ ಸೂಳೆಯರ್ಗ್ಗೆ 

50| ಸರ್ವ್ವಬಾಧಾಪರಿಹಾರವರಾಗೆ ಬಿಟ್ಟ ಮನೆ ಪನ್ನೆರೆಡು (ಂ. NN 
೩೩-03 ; 1125). [ಸಂ,] 

(ಭೋಗಕ್ಷಿತಿ (ನಾ) ಎ ಭೋಗಭೂಮಿ ೩ ; ಹೊಸಿ ಹುವುಮಯ 


ಮಾಯಿಲಮಸುರಾಹಿ ಕ್ರೂರಸತ್ವಬಾಧೆಗಳಿವು ವರ್ಶಿಸವೆನೆ ಭೊಗಗಕ್ಷಿತಿಗಳೆ. 
ನಿಸದಂ ಸಗ್ಗಕ್ಕಮಗ್ಗಳಂ ತಾದಲ್ಲೇ (ತಂತ್ರಥೆ. 4-೩4): [ಸಂ.] 


35 ಭೋಗಚ್‌ಪದಿ (ನಾ). [ಛಂದ] ಭೋಗಪಟ್ಟದಿಯನ್ನು ನಾಲ್ಕು ಪಾದ 


ಗಳಲ್ಲಿ ಅಳವಡಿಸುವ ಆಧುನಿಕ ಪದ್ಯಭೇದ: p ಇದರಲ್ಲಿ ಒಂದು 
ಮತ್ತು ಮೂರನೆಯ ಸಾಲುಗಳಲ್ಲಿ ೨೪ ಮುತ್ರೆಗಳೂ ಎರಡು 
ಮತ್ತು ನಾಲ್ಕನೆಯ ಸಾಲುಗಳಲ್ಲಿ ೧೯ ಮಾತ್ರೆಗಳೂ ಇರುತ್ತವೆ ; 
ಭೋಗಚೌಪದಿ : ಭೋಗಪಟ್ಟದಿಯನ್ನು ನಾಲ್ಕು ಪಾದಗಳಲ್ಲಿ ಏರ್ಪಡಿಸಿದೆ 
ರೂಪವಿದು (ಊರೋಜ- ೨೩೦). [ಭೋಗ -. ಚೌಪದಿ] 


ಭೋಗತಲ್ಪ (ನಾ). ಹಾವಿನ ಹಾಸುಗೆ ; ಶೇಷರಯ್ಕೆ: ಆ ಗರುವ 


ಹೊಕ್ಕಳು ಮಹಾಹಿಯ ಭೋಗತಲ್ಪದ ಹರಿಯೊಲಿಹ ಶತಯಾಗಸುತನನು 
ಕಂಡಳಂಗನೆ ಮಣಿಯ ಮಂಜದಲಿ (ಕು. [ಸಂ.] 


ಳಿ. 6-09)- 


!ಭೋಗತೃಷ್ಣೆ (ನಾ). ಸುಖವನ್ನು ಅನುಭವಿಸಬೇಕೆಂಬ ಉತ್ಕಟೇಚ್ಛೆ 3 


ತನ್ನ ಭೋಗತೃಷ್ಣೆಯಂ ತಾನೆ ತನ್ನ ಮನದೊಳ್‌ ನಿಂದಿಸುತ್ತುಂ 


(ಆಂಫ. ೦೬-೬೦ ವ). [ಸಂ. ಭೋಗತೃಷ್ಣಾ] 


ಭೋಗನಾಯಕ ೬೭೯೧ ಭೋಗಪಟ್ಟದಿ 


ಭೋಗನಾಯಕ (ನಾ). ಪ್ರದೇಶಪಾಲಕ; ಮಂಡಲಾಧಿಪ : ಭೋಗಿಗಳ್‌ 
ಭೋಗಿಗಳೆಂಬ ಭೋಗಿಗಳೆ 'ಗಿಗಳಲ್ಲಿಯ ಭೋಗನಾಯಕರ್‌ (ಶಂಶರಾ, 
1-0) [ಸಂ.] 

ಭೋಗಪಟ್ಟಿ (ನಾ). ಆಸ್ತಿಯನ್ನು ಅನುಭವಿಸುವ “ಹಕ್ಕಿಗಾಗಿ ಬರೆದು 
ಕೊಡುವ ಪತ್ರ : ಆ ಬಿಳಿಚೋಡಿನ ಜೋಯಿಸರಿಗೆ ಮಕ್ಕಳಿಬ್ಲದ್ದರಿಂದ 
ಈ ನಾಯಕರ ಹತ್ತಿರವಿದ್ದ ಇಬ್ಬರು ಪೂಜಾರಿಗಳ ಹುಡುಗರನ್ನು ಭೋಗ 
ಪಟ್ಟಿ ಬರಿಸಿಕೊಟ್ಟು ತಮ್ಮ ತರುವಾಯಕ್ಕಾಗಿ ನಿಯಮಿಸಿಕೊಂಡರು 
(426. ೦೦೭). [ಭೋಗ - ಪಟ್ಟಿ] 

ಭೋಗಪಟ್ಟೆ (ನಾ). ಇ ಭೋಗಪಟ್ಟೆ : ಬಿಳಿಜೋಡುಸ್ಥಳದ ಪಂಚಾಂಗದ 
ಜೋಯಿಸರು ನಷ್ಟಸಂತಾನರಾಗಿದ್ದದರಿಂದ ... ಈ ಕರಿಜೋಯಿಸ 
ವಿರೂಪಾಕ್ಷಜೋಯಿಸರಿಗೆ ಭೋಗಪಟ್ಟೆ ಬರಸಿಕೊಟ್ಟು ಅವರನ್ನು ಸ್ಮಳಕ್ಕೆ 
ಜೋಯಿಸರನ್ನಾಗಿ ನೇಮಿಸಿದರು (ಇತ್ರತಾ- ೪). [ಭೋಗ -- ಪಟ್ಟಿ] 

ಭೋಗಪಾತ್ರ (ನಾ). ದೇವಾಲಯದ ರಂಗಭೋಗದಲ್ಲಿ ನಡೆಸುವ 
ನಾಟ್ಯದ ಸೇವೆ: ನೂಅಯಿಪ್ಪತಒಂದು ಹೊನನೂ ಕಾಲಕಾಲಕ್ಕೆ ಯೆತ್ತಿ 
ಕೊಂಡು ಯೆರಡುಹೊತಿನ ಭೋಗಪಾತ್ರದ ಊಳಿಗವನೂ ನಡೆಸಿಕೊಂಡು 
USD (Mau. 12-11, 98೬-0೩; 2401). [೫ಂ.] 

ಭೋಗಬ್ರಹ್ಮವ್ರತ (ನಾ). [ಜೈನ] ಒಂದು ಬಗೆಯ ವ್ರತ; ॥ ಬ್ರಹ್ಮ 
ಚರ್ಯದಲ್ಲಿದ್ದಾಗ ಮೂಗು. ಕಣ್ಣು. ಕಿವಿ ಎಂಬ ಭೋಗೇಂದ್ರಿಯ 
ಗಳಿಂದ ಗಂಧ, ರೂಪ, ಶಬ್ದಗಳ ಅನುಭವವನ್ನು ಮಾತ್ರ ಮಾಡ 
ತಕ್ಕುದು; ಗೃಹಸ್ಮಾಶ್ರಮಕ್ಕೆ ಬಂದ ಮೇಲೆ ಕಾಮಬ್ರಹ್ಮವ್ರತ 
ಅಂದರೆ ರಸ, ಸ್ಪರ್ಶ ಇವುಗಳನ್ನು ಅನುಭವಿಸತಕ್ಕುದು : ಭೋಗ 
ಬ್ರಹ್ಮಪ್ರುತಮಂ ಪತ್ತುವಿಟ್ಟು ಕಾಮಬ್ರಹ್ಮವ್ರತಮನುತ್ತರಕ್ರಿಯೆಯರ್ಪಿ 
ನೆಗಂ/ ನಡಯಿಸುವುದು ವೃತಾವತರಣತ್ರಿಯೆ (ಇಾವೂಫು. ೨೦೩). 
'ಕಾಮಬ್ರಹ್ಮವ್ರತ" ಪರಾ. [ಹಂ.] 

ಭೋಗಭಾಗ್ಯ (ನಾ). ಸುಖಕೊಡುವ ಸಂಪತ್ತು: ಸುಖವನ್ನು ಅನು 
ಭವಿಸಲು ಸಾಧಕವಾದ ಐಶ್ವರ್ಯ : ಭೋಗಭಾಗ್ಯವ ಬಯಸಿ. 
ಮುಕ್ತಿಯ ನೀಗಿ ನಿಮ್ಮನು ಭಜಿಸಲಜ್‌ಯದ ಯೋಗಿಗಳ ಮಾತೇನು 
(ಹಂಸಾ- 0೭); ಸಾನು ರಾಜನಾದಾಗ ನನ್ನ ರಾಜ್ಯವನ್ನೂ ಅದರ ಸಮಸ್ತ 
ಭೋಗಭಾಗ್ಮಗಳನ್ನೂ ಮಿತ್ರನಾದ ನಿನ್ನೊಡನೆ ಹಂಚಿಕೊಂಡು ಅನುಭವಿಸು 
ತ್ತೇನೆ (ನೊಣ. 06) - [ಸಂ.) 

ಭೋಗಭೂತಲ (ನಾ). = ಭೋಗಭೂಮಿ ೩ : ತನ್ನೊಳೆ ಸರಿದೊರೆ 
ಸುರರೇಂ ಭೋಗಭೊತಲಂ ಸುಖಮಯಮೋ (ಕಂಠ್ರ ಫು. ೩-೩೬). [ಸಂ.) 

ಭೋಗಭಸೆಮಿ (ನಾ). ೧. ಭೂಲೋಕದಲ್ಲಿ ಹುಟ್ಟಿ ಪುಣ್ಯವಂತನಾಗಿ 
ಬಾಳಿ, ಸತ್ತ ಮೇಲೆ ಪುಣ್ಯಫಲಗಳನ್ನು ಸಂಭವಿಸುವುದಕ್ಕಾಗಿ 
ಇರುವುದೆಂದು ನಂಬಲಾದ ಲೋಕ : ಸ್ಪರ್ಗಲೋ 


ಗಳಿರುವುದಿಲ್ಲ ಎಂದು ನಂಬಲಾಗಿದೆ : ಪಣ್ಮಫಲದಿಂದಲೂ ಜಃ 
ದ್ವೀಪದ  ಮಂದರೆಮಹೀಧರದುತ್ತ ರದಿಗ್ಭಾಗದೊಳಿರ್ದುತ್ತರಕುರುವೆಂಬು 
ತ್ರಮಭೋಗಭೂಮಿಯೆ ಜನ್ಮಭೂಮಿಯಾದುದು (ಇಂಪು. ೫೨೬ರ); 
ಈ ಭರತುವನಿಭೋಗಭೂಮಿ ಭೂಭಾಗಿ ಸುಖಾಹ್ಟಿಯಂ ಪಡೆದುದು 
(20%. ೦೨-೨೪). [೫ಂ.) 
ಭೋಗಮಂಟಪ (ನಾ)- ಉತ್ಸವಮೂರ್ತಿಗೆ ಅಲಂಕಾರ, ಕಲ್ಯುಣೋ 
ತ್ಸವ, ಶಯನೋತ್ಸವ ಮೊದಲಾದುವನ್ನು ಮಾಡುವ ದೇವಾಲಯದ 
ಕಟ್ಟಿಡ : ಕಲ್ಕಾಣಮಂಟಪ; ಸೋಮವಾರ ದಿನ ಕಲ್ಲೂರ ಕಲ್ಲಯ್ಯದೇವರ 
ಭೋಗಮಂಟಪ ಆಯಿತು (ಕಾಸಶೆ. ೫೪-೩೮). [ವ ಸಂ. ಭೋಗಮಂಡಪ] 
19 ಭೋಗಮಾನ್ಯ (ನಾ): ಮಾನ್ಯವಾಗಿ ಕೊಡುವ (ತೆರಿಗೆ ವಿನಾಯಿತಿ 
ಪಡೆದ) ಭೂಮಿ : ಅಚಕಟಿನ ಗದೆಯನುಂ ಬೆಳೆದ ಭೋಗ ನಾಲ್ಕ 
ಭೋಗಮಾಂಸ್ಕವಾಗಿ (332೬-06೩೪. ಶ್ರಂಗನೂರು. ೫೬-೯; 1419). [ಸಂ.) 
ಭೋಗಯುತ (ನಾ). ೧. ಸುಖದಿಂದ ಕೂಡಿಕೊಂಡಿರುವವನು. ೨. 
ಷನ ದೇಹದ ಮೇಲೆ ಮಲಗಿರುವವನು. ೧. ೨ : ಧರಧಾರ 
ತನೆ: 


ೋದಲ್ಲಭಂ (ಎಕ ಲ 


ಭೋಗಯ 


ತನೆಂಬುದ್ಯದ್ದಲಾಂಸಿ 


೬ 


ಮ ಸೊಗಯ್ದಂ ಲಕ್ಷ್ಮೀ: 
ಸು. 1200). [xe.] 
ಭೋಗರತ್ನ (ನಂ). ನಾಗರಹಾವಿನ ಹೆಡೆಯಲ್ಲಿರುವುದೆಂದು ಹೇಳ 
ಲಾಗುವ ಮಃ ಹೆಡೆಮಣಿ: ಮಿಠ್ಕಂ ದಿಷವಹ್ನಿಯಿಂ ವಿಳಯಕಾಲ 
39] ಜ್ವಾಲೆಯಂ ಭೋಗರತ್ನದ ಚೆಲ್ವಿಂ ಮೈತಿಮಾಲಿಯಂ ಮುಸಕದಿಂದಂಭೋಳಿ 
ಯಂ ಕುಳಿಯ೦ (೩ಗಪಿ. ೩-6೪). [3] 
ಭೋಗರಾಜ (ನಾ). ಹಾವುಗಳ ಒಡೆಯ : ಭೋಗರಾಜನ ನಗರದಂತನು 
ವಾಗಿ ರಾಜಪ ನಗರವನು ಸುತ್ತಾಗಿ ಶೋಭಿಪ ಸಲಿಲಖಾತಿಯು ಮುಟ್ಟು 
ತಿಹುದಡಿಯಾ (೨%. ೨೦-೦೪). [೫:. ಭೋಗರಾಜನ್‌] 
೬|ಭೋಗವತಿ (ನು). ೧. ಪಾತಾಳೆಲೋಕದ ರಾಜಧಾನಿ : ಅಡು ಕೊಯ್ದು 
ದಳಕೆಯಳಕಮನದು ಮಿಕ್ಕುದು ಭೋಗವತಿಯ ಭೊ: ೬ ೬ ಎನಲ್‌ 
ವೀತಶೋಕಪುರವರಮೆಸೆಗುಂ (ವ್ಯೀಶು. 3-33): ಮುತ್ತು ಪಚ್ಚಿ ಮುಂತಾದ 
ರಾಶಿಗಳಿಂದಲೂ ರಾಜಬೀದಿಯಂ ನೋಡಿಯಿದು ತೇಜೋವತಿಯೊ ಅಲ್ಲದೆ 
ಭೋಗವತಿಯೊಯಂದು ಸಂದೇಹಪಡುತ್ತ ಬರುತಿರುವ ಸುರಸುಂದರಿ 
0 ನೋಡಿ (ಸೌಗೂಂ- 80-06). ೨. ಪಾತಾಳಲೋಕದ ನದಿ ; 
ಪಾತಾಳಗಂಗೆ : ವಿವಿಧೋಪಚಾರಕೃತ ಪೂಜೆಗಳ ನಾನಾವಿಭವಂಂದೆಸೆದ 
ಪತಿಯ ತಟದೊಳ್ಳಂಡು 


೨೪-೦೪). 
(ಸಂ. ಭೋಗದತಿಃ] 
36| ಭೋಗವಾಡಗೆ (ನಾ). ಪರಕೀಯವಾದ: ಮನೆ ಮೊದಲಾದುವನ್ನು 
ಅನುಭವಿಸಲು ಮಾಲೀಕನಿಗೆ ಕೊಡುವ ಪ್ರತಿಫಲರೂಪವಾದ ಶುಲ್ಕ: 
ಬಾಡಿಗೆ : ಮನೆಮೊಂದು ಭೋಗವಾಡಗೆ ಗದ್ಮಾಣಂ ನಾಲ್ಕು (ಎಂ, ಹಳು. 
೩೫೪೨-೬೦ ; 2072), [ಭೋಗೆ 4 'ಬಾಡಗೆ] 
ಭೋಗಪಟ್ಟದಿ (ನಾ). [ಛಂದ] ಕನ್ನಡಭಾಣೆಯಲ್ಲಿ ಪ್ರಸಿದ್ಧವಾದ 
«| ಷಟ್ಟದಿಗಳಲ್ಲಿ ಒಂದು : ಹೊಳೆವ ಮೊದಲಿನೆರಡುಪದದೆ ಬಟ: 
ದೆರಡುವೆಡೆಗೆ ಕಳೆಗಳರ್ಕಸಂಖೈಯಾಟು ಮೂಜಣಂ ್ರಗೆ ತಿಳಿಯಲಿರ್ಪತಿರ್ಷ 
ಶಿಂತು ಉಳೆಗಳೆಂಬತೆಂಟಆಂಂದೆ ತೊ. ಪ್ರದಾಗಲೊಡನೆ ಲಲನೆ ಭೋಗಷಟ್ಟದೀ 
(ರಂರೋಂಜು. ೫-೨೩೯ ಅಂಕರರು); ಮೂರುಮಾತ್ರೆಯ ಗಣವು ಒಂದೆರಡು 
ನಾಲ್ಕಯ್ದನೆಯ ಪಾದಗಳಲ್ಲಿ ನಾಲ್ಕುನಾಲ್ಕೂ, ಮೂರಾರನೆಯ ಪಾದಗಳಲ್ಲಿ 
| ಆರಂರೂ ಒಂದು ಗುರುವೂ ಬರಲು ಛೋಗಷಟ್ಟದಿಯಾಗುವುದು 
(ಕೈರಿತಿ- ೩)- [ಸಂ. ಭೋಗಷಟ್ಟದೀ) 


ಕಯ್ಕೊಳು ಮತ್ತಂ ಭೋಗಭೂಮಿಯಂ ಪೊನ್ನಂ ಕೆ. 
ಆ ತೋಟಮಂ ಮಾಡಿಸಿ (೫923. x1 


one: 11%) ೩. [ಜೈನ] 
ಭೂಮಿಯ ಮೇಲೆಯೇ ಇರುವುದೆಂದು ಹೇಳಲಾದ, ಪುಣ್ಯವಂತರು 
ಹುಟ್ಟುವ ಪ್ರದೇಶ: ಭೂಮಿಯಲ್ಲಿ ಅತ್ಯಂತ ಸಂತೋಷವನ್ನು ಪಡೆ 
ಯುವ ಸ್ಮಳ ; £ ಇಲ್ಲಿ ಕೇಳಿದುದನ್ನು ಕೊಡುವ ಹತ್ತುಬಗೆಯ 
ಕಲ್ಪವೃಕ್ಷಗಳಿದ್ದು, ಈ ಭೂಮಿಯಲ್ಲಿ ಊರು, ನಗರ. ಮನೆ. 
ಇತ್ಮಾದಿ ಯಾವುದೂ ಇರುವುದಿಲ್ಲ. ಒಂದು ಸಂಸಾರದಲ್ಲಿ ಗಂಡ 
ಹೆಂಡಿರು ಮಾತ್ರ ಇದ್ದು ಪೂರ್ವಜನ್ಮದ ಪುಣ್ಯಫಲವನ್ನು ಅನು 
ಭವಿಸಿ. ಸತ್ತೆ ಮೇಲೆ ಸ್ವರ್ಗಕ್ಕೆ ಹೋಗುತ್ತಾರೆ. ಇಲ್ಲಿ ರೋಗ ರುಜಿನ 


ಭೋಗಾಂಗ 


ಭೋಗಾಂಗ (ನಾ). ೧. ಸುಖಾನುಭವಕ್ಕೆ ಬೇಕಾದ ಸಾಧನ : 
ಭೋಗಾಂಗವನಾಗಿಯುಂ ಕ ಓಷ್ಣಾಗರುಧೂಪಂ ಮುಸುಂಕಿ ಕೊಂದಿಕ್ಕಿದುದಾ 
ಭೋಗಿಗಳೆಂ(60ಫ. ೩-೨೩)- ೨. [ವೀಶೈ] ಅಂಗಸ್ಥಲದ ಮೂರು ಭೇದ 
ಗಳಲ್ಲಿ ಒಂದು ; ಜೀವನು ತನ್ನ ಭೋಗವನ್ನು ಮೊದಲು ಶಿವ 
ನಿಗರ್ಪಿಸಿ ನಂತರ ಅದನ್ನು ಪ್ರಸಾದರೂಪವಾಗಿ ಪರಿಗ್ರಹಿಸುವುದು: 
ಯೋಗಾಂಗ ಶಾನೆ ಕಾರಣತನುವೆನಿಪ್ಪುದಾ ಭೋಗಾಂಗವೇ ಸೂಕ್ಷ್ಮತನು 
ವಾಚಕಂ ಮಹಾತ್ಮಾಗಾಂಗವೇ ಸ್ಮೂಲತನುವೆನಸಿ ವಿವಿಧಭೇದದೊಳಿಪ್ಪು 
ದಂಗತ್ರಯಂ (6889. 36): ಇನ್ನು ನ್ಯೂನಭಾವವನ್ನು ಹೊಂದಿದ 
ಅಂಗಸ್ಥಲವು (ಶುದ್ಧಜೀವನು) ಯೋಗಾಂಗ, ಭೋಗಾಂಗ, ಫ್ಯಾಗಾಂಗ 
ವೆಂದು ಮೂರುವಿಧವಾಯಿತು (466: ೨೫4). “ತ್ಯಾಗಾಂಗ". ಪರಾ. 
ಹಿ. ತನ್ನ ಭೋಗವನ್ನು ಮೊದಲು ಶಿವನಿಗರ್ಪಿಸಿ ನಂತರ ಅದನ್ನು 
ಪ್ರಸಾದರೂಪವಾಗಿ ಪರಿಗ್ರಹಿಸಂವ ಜೀವ: ಉದ್ಯಾಪನ ವ್ಯಾಪಾರ 
ಕೃತಭೇದ ಸರ್ವವನಲ್‌ದು ತ್ಯಾಗಾಂಗನಾಗಿ ಧೋಗಾಂಗನಾಗಿ ಯೋಗಾಂಗ 
ನಾಗಿ .. . ಆತನ ಲಿಂಗವೇ ಅಂಗವಾದ ಕಾರಣ ಪೃಥಕ್‌ ಎಂಬುದಿಲ್ಲ 
(ಬವ. ೪-೦೪೦), [ಸಂ.] 

ಭೋಗಂಂಗಿ (ನಾ). ಎಭೋಗಾಂಗ ೩: ಜಂಗಮಲಿಂಗದ ಎಚ್ಚನ 
ಬಲದಿಂದ ... ೦ಗಭೋಗೋಪಭೋನಿಯಾಗಿ ಭೋಗಾಂಗಿಯಾದೆ. 
(೪೫ರ 66-4೨); ಭೋಗಾಂಗಿಯಾಗಿ ತನ್ನ ಭೋಗವೆಬ್ಲವನ್ನೂ ಶಿವನಿಗರ್ಪಿಸಿ 
ಶಿವಪ್ರಸಾದರೂಪದಿಂದ ಸ್ಟೀಕರಿಸುವನು (6ರ. 30೭). 

[ಸಂ. ಭೋಗಾಂಗಿನ್‌) 

ಭೋಗಾಂತರಾಯ (ನಾ). [ಜೈನ] ಮೋಕ್ಷಸಾಧಕನಿಗೆ ಸಾಧನ 
ಮಾರ್ಗದಲ್ಲಿ ಉಂಟಾಗುವ ಐದುಬಗೆಯ ವಿಘ್ನಗಳಲ್ಲಿ ಒಂದು: 
ಸುಖಾನುಭವಕ್ಕೆ ವಿಫ್ನವನ್ನುಂಟುಮಾಡುವ ಕರ್ಮ: ಭೋಗಾಂತ 
ರಾಯ: ಭೋಗದ ಇಚ್ಛೆ ಸಾಧನಗಳಿಲ್ಲ ಇದ್ದೂ ಭೋಗಿಸಗೊಡದ 
ಕರ್ಮಪ್ರಕೃತಿ (ಕೈಸರ- ೩೭೭). 'ಅಂತರಾಯಪಂಚಕ'ಪರಾ. (ಸಂ.] 

ಭೋಗಾಧಿ (ನಾ). ಒಬ್ಬನಿಗೆ ಸೇರಿದ ಆಸ್ತಿಯನ್ನು ಮತ್ತೊಬ್ಬನಿಗೆ 
ಅನುಭವಿಸಲು ಕೊಡುವಿಕೆ; ಭೋಗ್ಯ: ಒತ್ತೆ; ಅಡವು. 

ಭೋಗಾಧಿಯ ಪತ್ರ ಎ ಆಸ್ತಿಯನ್ನು ಭೋಗ್ಯಮಾಡಿರುವ ಬಗ್ಗೆ 

ಬರೆದುಕೊಡುವ ದಾಖಲೆಪತ್ರ : ಭೋಗ್ಯಪತ್ರ : ಭೂಮಿಯ 
ಭೋಗಾಧಿಯ ಪತ್ರದ ಕ್ರಮ (ಎಳ, ೪1, ಕೊತ್ತ. ೫6-೪; 1592?) [ಸಂ:) 

ಭೋಗಾಭೋಗ (ನಾ). ಭೋಗಸಾಮಗ್ರಿಗಳಿಂದ ದೊರಕುವ 
ಸುಖಾನುಭವ : ವಿದ್ಯುತ್‌ ಕ್ಷಣಿಕಂ ನಿಟ್ಟಿಯೆ ತನುಭೃದ್ಧಣಯೌವನ 

[ಸಂ.] 


ರೂಪವಿಭವಭೋಗುಭೋಗಂ (ಆತು. ೪-೬4). 
ಭೋಗಾರುಹ (ನಾ). ಸುಖಕ್ಕೆ ಯೋಗ್ಯವಾದುದು: ನಗರದ 
ಹೊಅವಳೆಯದಲಿ ಕಾಣಿಸಿ ಕತ್ತಲಿಸುವ ಸಮಸ್ತಭೋಗಾರುಹದ 
ತರುಲತೆಯ , , , ಉದ್ಕಾನವನು ಪ್ರಭು ಕಂಡ (et. ೦೪-೮) 
[<ಸಂ. ಭೋಗಾರ್ಹ] 
ಭೋಗಾವತಿ (ನಾ). ೧, ಪಾತಾಳಲೋಕದ ರಾಜಧಾನಿ: ಭೋಗವತಿ: 
ವಸುಭೋಗಿಗಳುಳ್ಳೊಡೇಂ ಫಲಂ ವಿಷಧರನಿವಾಸಮಾ ಭೋಗಂವತೀಪುರಂ 
ವಿ. ಲಕ್ಷ್ಮಿ. ೩. ಪಾತಾಳಲೋಕದ ನದಿ : ಪಾತಾಳ 
ನಗರಂ ಸಿರಿ ಪಾತಾಳಂ ನದಿ ಭೋಗಾವತಿಯ 
ಪಂತಾಳತರೆಂಗಿಣಿ 


ಸುತ 


ನಾಲ್ಕಳ್‌ 


ನಗರದೂಂ ಛೋಗಾವತೀವಾಚಕಂ” (ನಾನಕ. 34). 
[ವಸಂ. ಭೋಗವತೀ] 
ಭೋಗಿ, (ನಾ). ೧. ಮಕರಸಂಕ್ರಾಂತಿಯ ಹಿಂದಿನ 


ದಿನ (ಕೆಲವು ಕಡೆ) 
ಆಚರಿಸುವ ಒಂದು ಹಬ್ಬ 


ಕರಸಂಕ್ರಮಣ ಎರಡುದಿವಸಗಳ ಹ: 


೬೭೯೨ 


ಚೋಗಿತ 
ಭೋಗಿ, ಸಂಕ್ರಮಣ, ಭೋಗಿಹಬ್ಬದ ಆಚರಣೆ ಉಪವಾಸಪ್ರತಕ್ಕೆ 
ಸಮಾಪವಾದುದೆಂದು ಹೇಳಬಹುದು , , , ಭೋಗಿ ಪೊಂಗಲ ಪ್ರಥ 


ದಿದಸೆದ ಹಬ್ಬ 

ಬ 
ಹಬ್ಬ ; ಮಗಳು, ಅಳಿಯ ಭೋಗಿಹಬ್ಬದಂದು ಊರಿಗೆ ಬಂದರು 
(49) [*-ತಮಿ, ಪೊಕಿ. ಮಠಾ. ಭೋಗೀ] 


ಭೋಗ್ಯಿ (ಗು). ೧. ತಿನ್ನುವ: ಉಣ್ಣುವ. ಶಿ. ಸಹಿಸುವ : ತಾಳುವ, 

ಸಿ. ಉಪಯೋಗಿಸುವ ; ಬಳಸುವ. 

ಅನುಭವಿಸುವ. ೫. ಇಂದ್ರಿಯಸುಖಲೋಲುಪನಾದ ; ಇಂದ್ರಿಯ 

ಸುಖಪರವಶನಾದ . ೬. ಸಂಪತ್ತಿನಿಂದ ಕೂಡಿದ; ಐಶ್ವರ್ಯವುಳ್ಳ. 

(ನಾ). ೭. ಸುಖದನ್ನು ನುಭವಿಸುವವನು ; ವಿಲಾಸಿ: 
ನಾಗಕನ್ನೆಯರ ರೂಪಗಳಿಟ್ಟಳವೂಗೆ ಭೋಗಿಗಳ್‌ ಭೋಗಿಗಳ್‌ (ಶುಕರಾ- 
೪-೦೬); ಜಲದೊಳ್‌ ಪೆಟ್ಟಿದ ವ 
ಒನಿಕುಂ ಮಾನಾಲಯಪ್ರೋದ್ಭದಂ (448, 0೬-03); ಭೋಗಿಗೆ ಲೋಭಿಗೆ 
ಯೋಗಂ ತ್ಕಾಗಂ ಹಿತಮಾಗದೆಂದು ನುಡಿದಂ ಭೂಪಂ (ಸಿರೆ. 3-೩), 
೮. ಬೆಡಗಿ: ವಿಲಾಸವಶಿ : ನಡೆಶಂದರ್‌ ಸಂತಸದೆ ಪೊನ್ನ ಕಳಸದ 
ದಂತದ ಸಿವಿಗೆಗಳನೇಜ್‌ ಭೋಗಿಯರರೆಬರ್‌ (ಕಂಕಣ. ೯-೦೦೦); ವಾಚ್ಯ 
ಲೀಂಗಮೆಂದು ವಿಶೇಷ್ಠಾಧೀನಲಿಂಗಕ್ಕೆ -ನೇರಿದನಿವಂ, ನೇರಿದಳಿಐಳ್‌, 
ನೇರಿತ್ತಿದು... ಭೋಗಿ, ಸುಖ. ಹೇಡಿ, ಕಲಿ, ಗುರು, ಲಘು - ಇವು 
ತೆಜದೆ ಸಲನ್ವಿವು (ಕರುರ- ೪6 ಶ್ರಜೋ). ೯: ಹಾವು: ಸರ್ಪ ; “ದಿಷಧರಃ 
«ಎ ನಾಗಃ, ಭೋಗೀ, ಅಹಿ; , . , ಭುಜಂಗಮ -- ಈ ೨೫ ಪಾವಿನ 
ಪೆಸರ್‌” (ಸಂಸ, ೦೦೫-೦೪); ನಾಗರ ನಾಗಳೆನ್ನೆಯರ ರೂಪುಗಳಿಟ್ಟಳ 
ಮಾಗೆ ಭೋಗಿಗಳ್‌ ಭೋಗಿಗಳೆಂಬ ಭೋಗಿಗಳಿ ಭೋಗಿಗಳಲ್ಲಿಯ ಭೋಗ 
ನಾಯಕರ್‌ (ಶುಶಶಾ- 9-0೬); ಭೋಗಿಕುಲ ಪಾಠಾಳಕೆ ಪೋಗಲು (ಗುರುಣಾ, 
೦-೩೦): ೭.೯: ಇದು ನೋಡ ನಾಗಲೋಕದ ಲನಂತಭೋಗಿಜನ 
ಸೇವಿತಂ (22-1111- 90; 1115; ೫ರಮಂ-೨0೩ ನೋ); ಭೋಗಿಯಾಗಿಯುಂ 
ಪ್ರವಿಗತವಕ್ರಮಾರ್ಗಂ - ಆ[ದನಾ] ನೃಪಂ (ಶಿತೃಥು. 94-1); 
ನಾಡಿಗರೊಳೆಲ್ಲರುಂ ಭೋಗಿಗಳ್‌ ಕುಟಿಲಗಾಮಿಗಳೆಲ್ಲು (0ರ. ೬-೬೨). 
೧೦. ಕಾಮುಕ ; ವಿಷಯಾಸಕ್ತ. ೧೧, ದೊರೆ; ರಾಜ. ೧೨. 
ಹಳ್ಳಿಯ ಮುಖಂಡ; ಗ್ರಾಮಾಧಿಪತಿ. ೧೩. ಜಹಗೀರುದಾರ : 
ಶ್ರೀನೇಟ್ವಭಂಜದೇವ! ರುಸ್ಮಶ)ರೀ ನಾನಾಖಂಡವಿಷಯೇ ಯಥಾ 
ನಿವಾಸಿಸ್ಟ(ಸ) ೬ರಣ ಸಾಮಂತ ಭೋಗ್ಯಾದಿ ಜನಪದಾನ್‌ ಯಥಾರ್ಹಂ 
ಮಾನಯತಿ (ಎ. ೫೩೫111, 363-0೨; 134ಯು 13). ೧೪. ಹಜಾಮ; 


ನಿಂ ಪೆಟರ ಪೊನ್ನಿಂ ಭೋಗ... 


ಕ್ಷೌರಿಕ: ೧೫. ಒಂದು ನಿದಿಃ ಸ್ಸವಾದ ಖರ್ಚಗಾಗಿ ಹಣದನ್ನು 
ಕೂಡಿಡುವವನು.- ಸಂಗ್ರಹಿಸುವವನು. ೧೬. ಒಂದು ಬಗೆಯ 


ಪೊದೆ. ೧೭. ಒಂದು `ಬಗೆಯು ಮರ: ಕೆಲವು £ಡೆಗಳಲ್ಲಿ ತೇಗ, 

ನಂದಿ, ಹೆಬ್ಬಲಸು. ಬಲಿಗೆ, ದೂಪ, ಜಂಭೆ, ಭೋಗಿ, ಮತ್ತಿ.., 

ಮುಂತಾದ ಗಗನಚುಂಬಿತ ವೃಕ್ಷಗಳಿದ್ದರೆ ಕೆಲವು ಕಡೆಗಳಲ್ಲಿ ಗುರಗಿ, ಬಿದಿರು, 

ಕೆಂಜಗಿ- ವಾಟಿ , , . ಮುಂತಾದ ಗಿಡ ಬಳ್ಳಿ ಪೊಡೆಗಳಿದ್ದವು (ಕೆಂರೆಂ. ೨), 
[ಸಂ. ಭೋಗಿನ್‌] 


40ಭ ಭೋಗಿಕಟಕ (ನಾ). ಹಾವುಗಳನ್ನು ಕಂಕಣವನ್ನಾಗಿ ಮಾಡಿಕೊಂಡಿರು 


ವವನು: ಶಿವ: ಭೋಗೀಟಕನ ಗಾಣಪತ್ಯಕೆ ಹೋಗನೇ ತಂತ್ರಂ ಬೆರಸಿ 

ಶಿವಯೋಗದಿಂದ ಕುಮಾರಪಾಲಕ ಗುರ್ಜರನು 
[ಸಂ,] 

ಭೋಗಿತ (ನಾ). ಊಟಮಾಡಿದವನು : ಭೋಜನವಣಾಡಿದವನು ; 

ಇದುವಲಾ ನಿಜಸದವಿಗಳಗಾಸ್ಪದವೆನುತ್ತಂ ತತ್ತ ಕೈಸಾದಸಮುದಿತ ಭೋಗಿತ 
ನಾಗಿ ತತ್ಸೈದನಾಂಗಣಕೆ ಬೀದು (084, ೩೦-೦೨), [ವ ಭೋಗ] 


ನ್ನ್ನ (ಸಸ್ಯ: ೩೪-೭೩). 


ಭೋಗಿತಲ್ಲ 


ಭೋಗಿತಲ್ಪ (ನಾ )- ಆದಿಶೇಷನನ್ನು ಹಾಸುಗೆಯಾಗುಳ್ಳವನು 
ವನ ಮಗ; ರ್ಮ 
ರಾರು (8380- ೫-90)- [ಸಂ.] 
ನಾ). ೧. ಸುಖಪಡುವಿಕೆ; ಉಪಭೋಗಿಸುವಿಕೆ. ೨. 
ಹಾವಿನ ಗುಣ, ೧. ೨: ಅಸಿಯಳುಸಿರೆಲರನಾಸ್ವಾದಿಸುತಧರಾಪ್ಕುತದ 
ನೀಕಿಟೆ ಭೋಗಿತ್ವಮನಾಂತಸಮಕುಚಕಲಶಾಧಿಗಾದೆಸೆವಂಗೆ 
ನಾಮವೇಂ ಬಗೆವುಗದೇ (08, 00-6). ಜಂ] 
ಭೋಗಿನಿ (ನಾ)" ೧. ಹೆಣ್ಣುಹಾವು; ನಾಗಿಣಿ: ಪೆಡೆಯಂಡ 


ಭಃ 


| 


ಪೆಡೆಯಂಡುಗಿದ 


ಭೋಗಿನಿಯೆಮೆವಿಂಡುಕಂ ಸಂಗಳಿಸಿದಮರಿ . , . ಎಂಬೀ. ನುಡಿಗೆಡೆಗೊಟ್ಟಿಳ" 
ಅತಾಂಗಿ ನವತರುಣಿಮದೊಳ್‌ (ತಂಠ್ರಫು- ೩-೦೦೦). ವಿ. ಪಟ್ಟಮಹಿಷಿ 


ಯಲ್ಲದ ರಾಣಿ: ರಾಜನ ಪಟ್ಟದರಸಿಯುು ಮಹಿಷೀಯನ್ನಲ್ಪಡುವಳು 

೬ ಮಿಕ್ಕ ರಿಂಜಸ್ವ್ರೀಯರೇ ಭೋಗಿನಿಗಳೆನ್ನ. (ಗುರವ! 
ತಿ-೨೦೦)- 'ಭಟ್ಟೆನಿ` ಪರಾ: [೫೦. .ಭೋಗಿನೀ] 

ಭೋಗಿಪ (ನಾ). ಹಾವುಗಳ ಒಡೆಯ: ನಾಗರಾಜ: ಆದಿಶೇಷ: 
ಭೋಗಿಪಭೋಗತಳ್ಳೆತಳದೊಳ್‌ ಸದ್ಮೋಗ] 
(as. ೫1, on. ass; ಸು. 1160) ; 
ಗದಗದಿಸಿತಾ ಸಾಯುವ ಬಿಸಿಗೆ ಬ್ರಹ್ಮಾಂಡಂ (4 
ಕೊರಲ್‌ .ಕುಸಿಯೆ ಭೋಗಿಪನ ಭಿ 
ಕಡಿದಾಯ್ತ್ತಿ (ಜಾನೂಳ್ಕ. ೦೩೦-೨೬). 


ಇ ಲ್ವಡುವರೆ: 


ಭೋಗಿಪತಿ (ನಾ).ಎಭೋಗಿಪ : ಭೋಗಿಪತಿ ತನ್ನ ಸಹಸ್ರಫಣಾ 
ಮಣಿದ್ಯುತಿ ವ್ಯಾಪಿಸೆ ಸುತ್ತಿ ನೀಂದನೆನೆ ಕೋಂಟೆಯ ಪೊಂದೆನೆಗಳ್‌ 
ವಿರಾಜಿಕುಂ (3೧6, 3-6). [ಸೂ] 

ಭೋಗಿಭೋಗ (ನಾ). ೧. ಎವಿನ ಹೆಡೆ: ಸಂಸ್ಕೃತಿಭೋಗುಂಗಳ್‌ 


ಭೋಗಿಭೋಗದಿಂ ವಿಷಮಂಗಳ್‌ (ಅಂಕ. ೫3%). ೨. ಹಾವಿನ ದೇಹ; 
ಬೇಗೆಯಲಿ ಬಿದ್ದಂತೆ ಜನ ನದಿಗಾಗಿ ಹರಿತಂದಾ ಜಲಾಂತದ ಭೋಗಿಭೋಗ 
ಪರೀತನಾಗಿಪ ಕೃಷ್ಣನನು ೨ (ಈ [ಸಂ.] 

ವಿ ಆಗವ: 


90-01-36). 


ಸಾಯ ವಿಭಾಗಕಳಾಕಾಲ ಲೋಕವೇಶವಿರುವೃಂ ಭೋಗಿವಿಹಂಬೋಲ* 
ಸುಗುಮಮಳಕ್ಕತಿ ಪಧುಗಿನಿತುಂ 
[ಸೃ] 


ಹಾವಿನ ಹಾಸುಗೆ ; 


(ಎರಾ. ೦-೭೦), 


ಸುಗರಪತಿಯಾಗಿ 


ತೂಗಿ 


೧. 
ಭೋಗಿಶ: ಭೋಗನಿದ್ರೆಯೊಳಿಪ್ಪ 
ನೋಡುವ ಪುಣ್ಯವೆಲ್ಲಿ ಪಡೆದಳೊ (ಫ್ಹಯರ- 


ಯನದ್ರಲಿ 


ಆ 


ಅದನ... 


ಮೇಲೆ ಮಲಗುವವನು: ಶೇಷೆರಾಯ್ದಿ ಯ ಭೋಗಿತಯ 
ಚರಣದಲಿ ತಲೆವಗ್ಮಿ ಪರಿತ್ಲೋಷದಲಿ ಪುಳಕಿತರಾಗುತ್ತವೆ ಬೀಳ್ಳೊಂಡರಳಲ 


ಭೋಗಿಶಯನ ಶ್ರೀ ಪುರಂದರ 
Ke.) 


ರ್ಥವಾದರೇನು 


ಭೋಗಿಸು (ಕ್ರಿ). ೧, ತಿನ 
ತಾನಿದ್ದೆ ಡೆಗೆ 7 


ಬಂದುದ 


- ೨. (ಸುಖದುಃಖ 
ಲುಮಾ ಬಿಯುಮಾ 


ಬಡೆ ಭೋಗಿಸಿದಂ 

'೨ ಭೋಗಿಸುವ ಸಕಳ 
ಭಾಗ್ಯಕ್ಕೆ . ಬೀಜಭೊತಮಾಗಿರಲ್ಕೆ (ಸಂರ. ೪೨೪; ಭಾನೀರ ನಿನ್ನ (44, 
ಸೋಂ ವ 


ಕಿನ ತಂಗಾಳಿ ತಂಗಿದ. ಸಕಲಜಂತುಗಳು ಯೋಗತೆವಡೆದು ಸ 


೬೭೯೩ 


2 


ಭೋಗ್ಯಾಧಿಷೆತ್ರ 


2 ಬಸನದಿಂ ವನಿತೆಯರೊಳ್‌ ಭೋಗಿಸುವುದು 


ತ (ಮುಕ್‌ ೫-೭3): ಪರಿಪರಿಯ - ವೇಶಿ ಮನೆ 
ಗಳೊಳಿರವಿನಲ್ಲಿ ಭೋಗಿಸುವದರು. ಹನ್ನೆರಡುಶಾವಿರೆ ಮಿಂಡಜಂಗಮವು 


(೦44 ೬-೩8); ಓಪರೊಳ್ಳೆರೆದು. ವಿರಹಿಗಳ್ಳ ಲಯಜದೆ ಘನಸ:ರದೊಳ್‌ 
ೀಗಿಸಿದರಂದು ಚೈತ್ರಾಗಮದ. 


ಭೂಃ ) 


ದೊಳು (3. ೮೫). 


[ 


ಗ 4. ದ 


ಭೋಗೀಂದ್ರ (ನ: ಭೋಗಿಪ ; ಇಂದ್ರನೆ ಭೋಗಿಂದ್ರನೆ 

ಬೇಚರೀಂದ್ರನೆ ಭೂಪೇಂದ್ರನೆಂಬನ್ನೆಗಂ ಮನುವಂಶಸ್ರಭು 
೦೩೬) - [ಸಂ.) 

ಅನುಭವಿಸುವವರಲ್ಲಿ ಅಗ್ರಗಣ್ಯ: 

ವವನು, ೀಗಿಪ. ೧.೨; 


(34ರ. ೬ 4 ಐ). 


[ಸಂ.] 


ಭೋಗಿಸಲು ಯೋಗ್ಯವಾದ ಉಪಭೋಗಿಸ 
ಅನುಭವಿಸಬೇಕಾದ : ಸದಿಸಬೇಕಾದ. (ನಾ) ೩. 
ವಕ್ಕೆ ಯೋಗ್ಯವಾದ ವಸ್ತು: ಭೋಗಪರಿಕರ ; 

ರ ತಾ ಬೋಗ್ಯಭೋಕ್ಷನು ಎನಿಸಿ ಯೋಗ್ಯಾಃ 
ಕೆ ಉಣಿಸುವನು (ಜರ. ೦೬-೬ 


ನೀಡೆ ಮಜಿಕತ್ರರೇನೆೊ ಮತ್ತಿ; 


ಆ ವಸ್ತುಗಳು ಭೋಗೃಗಳಾದುದರಿಂದ ಭೋಕ್ತನ: 
(oem: ಇ. 9. ಒಬ್ಬನಿಂದ ಸಾಲವನ್ನು: "ಪಡೆದು ಆತನಿಗೆ 


: ತಾನು ಭೋಗ್ಯಕ್ಕೆ ಕೊಟ್ಟೆರೊ ಮನೇನ - ಬಿಡಿಸಿಕೋಬೇಕು 
ಕಾನೂನಿನ ಪ್ರಕಾರ ಕೆಳಮನೆಯ ಅಸ್ತಿಯನ್ನೆಲ್ಲ ತನ್ನ 
ವಾಡಿಸಿಕೊಂಡ (ಗಂಗಾಳ. 0೪). [ಸಂ.) 
ಭೋಗ್ಯಕೆ. (ನಾ) ಭೋಗ್ಯ ೩: ಈ ಮೂರು. ಜಾತಿಯ ದ್ರವ್ಯಗಳನ್ನು 
ರಾಮಾನುಜಗೀ: ದಲ್ಲಿ ಧುರಕ, ಪೋಷಕ್ಕ ಭ್ಯ ಇಗೃಕ ಎಂದು 
[ಸಂ.] 
ವೃಕ್ತಿಯು ತಾನೇ ಕಂದುಯ ಮೊದಲಾದ 
ತ್ರಿಗಳನ್ನು ತೆಗೆದುಕೊಳ್ಳು; ವಂತೆ . ಇಡುವ ಸ್ಮಿರಾಸ್ಟಿಯ್ಯ-ಒತ್ತೆ; 
ರೊಪವಾಧ ಒತ್ತೆ: ಪೈದರನು ಕೋಲಾರಖ್ರಾಂತವನ್ತು 
ಭೋಗ್ಯಡೆವು ಮಾಡಿಕೊಡಬೇಕು. (309.09). 
[ಭೋಗ್ಯ 4 ಅಡವ್ಯ (ಇ ಆಡರ್ಪ್ಯ) ) 
ಭೋಗ್ಯದಾರ (ನಾ)..ಭವಿ ಭೋಗ್ಯಮಾಡಿಕೊಂಡಿರುವ: 
(6೫ 11, ೩೫೩) 
ಭೋಗ್ಯಪತ್ರ (ನಾ). ಜವಿ 
ಮಾಡಿರುವ ಬಗ್ಗೆ ೭ 
“ಗುತ್ತಿಗೆ ಕರಾರು ; ಗೇಣುಚೀಟಿ ; ಭೊ 
[3] 
ಭೋಗ್ಯಾಧಿ (ನಾ). ಎಭೋಗುಧಿ : ಆ ಗದ್ದೆಯನ್ನು ಭೋಸ್ಮಾಧಿಗೆ- ಹಾಕಿ- 
(48). ` ಭೋಗ್ಯಾಧಿಪತ್ರ ` ಷರಾ. [ಸಂ.1 
ಭೋಗ್ಯಾಧಿಪತ್ರ (ನಾ).ಆಸ್ತಿಯನ್ನು ಭೋಗ್ಯಕ್ಕೆ ಹಾಕಿ ಬರೆದುಕೊಡುವ 
ದಾಖಲೆ: ದಸ್ತಾವೇಜು : ಸಾಲ ತೀರಿದ ಮೇಲೆ ಭೋಗ್ಯಾಧಿಪತ್ರ 
ಬರಸಿ ಹಿಂದಕ್ಕೆ ತೆಗೆದುಕೊಳ್ಳಬೇಕು: (ಕತಿ)... [ಸಂ.] 


ಶರೆದಿದೆ (ಊರೂ), 
ಭೋಗ್ಯಡವು (ನು. 
ಉ: 


ಒಬ್ಬ 


ವನು : 


ಪಃ 


ಭೋಗ್ಯ 
ತ್ರ.-ದಸ್ಪಾವೇಜು ; 


ೀಗೃಪತ್ರ.  (1689- 


ಭೋಜ 


ಭೋಜ (ನಾ).೧. (ಸಂಸ್ಕ ತಸಾಹಿತ 


ಯೂ ಇದ್ದ) ಮಾಳವದೇಶದ 


ಪ್ರೋತ್ಸಾಹಕ; ಮಹಾರಾಜನ 

ಭೋಜನ ಭಲ್ಲಟನ ಭಾರವಿಯ ಪದವ ನೆನೆದು 
ಬಲಗೊಂಡು ತೊಡಗಿದೆನಿ  ಮಹಾಕೃತಿಯನು  (44೫2.0-09). 
೨. ಯಾದವರ ಒಂದು ಒಳಪಂಗಡ ; ಅಂಧಕವೃಷ್ಟಿ ಭೋಜರೆನಿ 


ಪಖಿಳಯಾದವಕುಲದ ಪಟುಭಟಸ; ಮಂ ಪ್ರದ್ಮುವ: ಡನೆ ಸುರಥನ 

ಕಕ್ಕೆಣೆಯೊಡ್ಡಿ (ಇರಾ, 0-೩)... ೩. ಒಂದು ರಾಜವಂಶದ 

ಖೇಟಿತ್‌ ಭೋಜಾನಾಂ ಪೃಥಿವೀ 

ಮಭಿವರ್ಮ್ವಣೆೋ ಪಶನಾತ್‌ ದೇಶೇ ಕುಪಲ[ಪ]6ಟಾಹಾರೇ ಗ್ರಾಮೇ 

ಭಾಗಲಪಲಿ[ಲಿ]ಕಾಯಾಂವರ್ತ್ತಮಾನ ಭವಿಷೈದ್‌ ಭೋಜಕಯುಕ[(ಕ್ತ] 
ಸ್ವಾಯ್ಕಾದಯೋ (ವಕ್ತವ್ಯಾಃ] (ಎ೩. ೫೫211, ೬೨-೦ ; ಗಡು ಶತ ?). 
೪. ಭರತಖಂಡದ ಪ್ರಾಚೀನ ದೇಶಗಳಲ್ಲಿ ಒಂದು: 
ಕಾಂಭೋಜ! ಈ ೨ 
ಪರಾ. [xc.] 

ಭೋಜಕ (ನಾ). ೧. ಭೋಜನಮಾಡುವವನು : ತಿನ್ನುವವನು. 
೨. ಎಭೋಜ ೨: ಭೋಜರು ಅಥವಾ ಭೋಜಕರುಗಳ ನೆಲೆವೀಡು 
ವಿದರ್ಭವೆಂದು ಸಿದ್ಧವಾಗುತ್ತದೆ (138೯00೩೬), ೩. ಜಹಗೀರುದಾರ : 
ಭಾಗಲಪಲ್ಲಿ[ಲಿ]ಕಹ೨ಯಾಂವರ್ತ್ತಮಾನ ಭವಿಷ್ಯದ ಭೋಜಕಾಯುಕ [ಕ್ತ]: 
ಸ್ಥಾಯ್ಕಾದಯೋ (ವಕ್ಷವ್ಯಾಃ) (ಎ6. xx. 3-0; 7ನದು ಕತ): 
ಒಂದು ಅಥವಾ ಹೆಚ್ಚು ಗ್ರಾಮಗಳ ಮೇಲೆ ದಾಧಸ್ವಾಮೃವುಳ್ಳದರೇ 
ಭೋಜಕರು (ಕರ್ಕ. 90). [೫ಂ.) 

ಭೋಜಕತ್ವ (ನಾ). `೧. ಊಟಮಾಡುವಿಕೆ. ೨. [ಕಾವೃಮಾ], 
ಸಹೃದಯರಿಗೆ ಕಾವ್ಯನಾಟಕಗಳಿಂದ ರಸಾಸ್ವಾದವನ್ನುಂಟು 
ಮಾಡುವ ಒಂದು ಕಾರ್ಯವಿಶೇಷ : ಕಾವ್ಯ ನಾಟಕದಲ್ಲಿ ಮುಖ್ಯವಾದ 
ಅರ್ಥವನ್ನು ಕೊಡುವ ಅಭಿಧಾವೃತ್ತಿ ಅಥವಾ ಶಕ್ತಿ" ಇರುವಂತೆ 


ಪಷಭಿಣಿ 


ಹೆಸರು: ವಿಜಿಯ ' ಪೃಷಭಿಣಿ 


ಭೋಜಃ . 
ದೇಶಂ” (ಉಕಕ್ಕ ೨3). "ಕಾಂಭೋಜ" 


'ಧಾಪಕತ್ವ', 'ಭೋಜಕತ್ವ' ಬ ಮತ್ತೆರಡು ಶಕ್ತಿಗಳಿವೆ. . . 
ನೆಯ 'ಭೋಜಕತ್ವ" ಎಂಬ ಶಕ್ತಿಯಿಂದ ಈ ಸಾಧಾರಣವಾಗಿ 
ರತ್ಕಾದಿಗಳು ಅನುಭವಿಸಲ್ಪಟ್ಟು ಸುಖಿಗೊಳಿಸುತ್ತವೆ. 


(ಕಟು. 066): ಇಲ್ಲಿಂದ ಮುಂದಕ್ಕೆ “ಭೋಜತ್ವ” ... 
ಮೂರನೆಯ ವ್ಯಾಪಾರವು ಪ್ರವರ್ತಿಸುತ್ತದ್ದೆ. ರಸವು ಇದರ ಬಲದಿಂದ 
ಸಾಮಾಜುನಿಗೆ ಭೋಗವಿಯವಾಗುತ್ತದೆ (ಉಲ. ೬೬೭). [ಸಂ] 

ಭೋಜನ (ನಾ). ೧. ಆಪಾರಸೇವನೆ : ವುದು; ಉಣ್ಣುವುದು. 
ಪಿ. ಅನುಭವಿಸುವುದು; ಭೋಗಿಸುವುದು. ೩. ಊಟ: ಆಹಾರ ; 


“ದಲ್ಬನಂ ಅಹಾರ ಭೋಜನಂ, ಸ್ವದನಂ-ಈ ೧೧ ಊಟಂ- 


ನಂ... 


(೩ಯು, 89-0೬0) : ರಕ್ಕಸಿಯ ಮನೆಯಲ್ಲು » ತೃಪ್ತಿ 
ಾಯಿತ್ತೆಂದು ಬೆಸಗೊಂಡರೆ ಡೇಳಿಡೆನು (18ರ: ೪೨0); ಮಜ್ಜನ 


ಭೋಜನಂೂದಿ ದಿದಸವ್ಯಾಪಾರಂಗಳಂ ತೀರ್ಚಿಸಿ (ಕತತ. 1-೭೬ ಪ). 


೪. ಊಟವನ್ನು ನೀಡುವುದು; ಆಹಾರನನ್ನು ಕೊಡುವುದು. [ಸಂ.] 
ಭೋಜನಂಬಡೆ (ಕ್ರಿ). ಊಟವನ್ನು - ದೊರಕಿಸಿಕೊಳ್ಳು : 
ರೀಜಕುವೂಶರ್‌  ಛೋಜನಂಬಡೆಯದರಂತೆ (5ರರಾನ್ನು- 


3-0): [ಭೋಜನ -; ಪಡೆ] 


ಭೋಜನಕೂಟ (ನಾ): ಯಾವುದಾದರೂ ಒಂದು ವಿಶೇಷ ಸಂದರ್ಭ 


ದಲ್ಲಿ ನೀಡುವ ಸವಿಯಾದ ಊಟ; ಔತಣಕೂಟ : ಸಿದ್ಧ ನಾಥನನ್ನು 
ಅಜರಿಚಿತ। ಭೋಜನಕೂಟದಲ್ಲಿ ಸಮ್ಮಿಲಿತನಾಗಿದ್ದ 
ಶು. 6೭). : ಕೂಟ್ಯ] 


ಜನಗೆಯ್‌ (ಕೈ)- 


ಊಟಮಾಡು ; ಇತ್ತ ಶಂಬರಾಸುರ ಮಂದು 


ದಲ್ಲಿ ಕವಿಯಾಗಿಯೂ ಕವಿಗಳಿಗೆ| 


೬೭೯೪ 


19] ಭೋಜನಶಾಲೆ (ನಾ) 


1s 


PS 


ಭೋಜನಪ್ರಿಯ (ನಾ) ತಿನ್ನುವುದರಲ್ಲಿ ಬಃ 
ಸ 


ಭೋಜನಭೂಮಿ (ನಾ). 


ಭೋಜಪತ್ರಿ 
ಭೋಜಿಸು (ಕ್ರಿ). ೧. 


ಭೋಜ್ಯಾಂಗ (ನಾ). 


ಭೋದರಿಯೂರ್‌ (ನಾ). ಒಂ: 


ಭೋದರಿಯೂರ್‌ 


ಭೋಜನೆಗೆಯ್ಯ ಪರರತ್ನಮಂಟಪದೆಡೆಗೈದಿ * ಹೀಹೆಹಿಷ್ಟರದಲ್ಲಿ ಕುಳಿತ 
ವೈಭವದಿ (ಶೋಷಕ ೧೦-೬೪). ಭೋಜನ ಪ್ಲ ಕೆಯ್ಯ 


ಹಳ `ಆಸಕ್ತಿಯುಳ್ಳವನು : 

ಸಂತತಂ ಸದ್ಭಾ್ರಹ್ಮಣರ ಕೇರಿ 
[ಸಂ.] 

ಊಟಮಾಡುವ ಸ್ಥಳ.-ಮನೆ ; ಭೋಜನ 

ಹೇಮಕೆಮಲಮನೋಷರತರಶ್ರೀಯಂ 

ಜಹಂಸೆ ವಿಳಾಸದಿಂ ಬಿಜಯಂಗೆಯನ್ಹ 


ಇಂತು ಗಂಧಾಕ್ಷತಾ ಭೋಜನಶ್ರಿಯರು! 


ವಂದೆಸೆಯು (ನವನೋ. ೨-೩೬೮). 


ಶಾಲೆ: 


4 
pd 
ಟೆ 
ಳ್ಳ 
3 
ಸ 
ಡಿ 


(9೨4. ೧೦-೨೫೬ ಪ). 


ಶಾಲೆ ಚಂದ್ರಶಾಲೆ 


ಶಿಶಿರಶಾಲೆ (ನಳ. ೨೦4); 
ಸನಾಥನ ಜೊತೆಗೆ ಪ್ರವೇಶಿಸಿದಳು 


(ಅಕ್ರಮ. ೮೬). [ಸಂ. ನ 

'ನಾಂಗ (ನಾ). [ಜೈನ] ಭೋಗಭೂಮಿಯಲ್ಲಿರುವ ಹತ್ತು 
ಬಗೆಯ ಕಲ್ಪವೃಕ್ಷಗಳಲ್ಲಿ ಒಂದು; ಬಯಸಿದ ಆಹಾರವನ್ನು 
ಕೊಡುವುದೆದು. ಭಾನವಿಸಉುಡ ಮರ: ತೇಜೋಬಲರಾಯು 
ರಾರೋಗ್ಯಸಮೇತಮನಮೃತಾನ್ನಮನೊಲ್ಮೀಗುಮಾಗಳುಂ ಭೋಜನಾಂಗ 
ಶಲ್ಪಾವನಿಜಂ (ಅಂು- 87) : ಭೋಜನಾಂಗಮೆಂಬುದು ಶೇಜೋಬಳಾ 
ಯುರುರೋಗ್ಯತುಖ್ಬಪ್ಪಷ್ಟಿಸ್ರ ತಿಭಾಪೋತಿಪ್ರದಾಯಿಗಳಪ್ಪಮೃತಾನ್ನಂಗಳ 
ನೀವುದು (ಾಫುಂಪು- ೪). [ಸಂ,) 


'ಭುಜಪತ್ರೆ` 


ನೋ. 

ಊಟಮಾಡು ; ಆಹಾರವನ್ನು ಸೇವಿಸು : 
ಅರಮನೆಗೊಯ್ದಕಂಪಾಂಕ ಮನ್ನಿಸೆ ತನ್ನರಸಿ. ಕೂರ್ತೆಯ್ದಿ ಭೋಜಿಸಿದ 
(ಶಂತ್ತ ೩6-08): ಸೇವಿಸುವಂ. ಪಾಲಿಸುವಂ, ಭೋಜಿಸುವಂ [CN 
844 ಪ್ರಯೋ). ೨. (ಸುಖವನ್ನು) ಅನುಭವಿಸು ; ಸವಿ; ಉದುರೆಯ 
ಮನ್‌ ಇಜದು ಪಲರಂ ಕೊಂದು ಸೂರ್ಯಮಂಡಲಮಂ ಭೋಜಿಸಿದರ* 


(as ೫೫111, ೨೦೦-೬ ; 1105), [ಭೋಜನ 4+ - ಇಸು] 


ಭೋಜ್ಯ (ಗು). ೧. ತಿನ್ನಲು ಯೋಗ್ಯವಾದ ; ತಿನ್ನಬಹುದಾದ. 


(ನಾ). ೨. ತಿನ್ನಲು ಯೋಗ್ಯವಾದುದು :ತಿನಿಸು; ಅಹಾರಪದಾರ್ಥ: 
ಅನಿಸಿತು ಭೋಜ್ಯದಿಂ ವೆಜತೇನುಮನುಣವೆಲ್ಲಿಂ (ಸುಳುಶಾ. "0: 
ನೆರೆದ ಸಚರಾಚರವಿಲ್ಲದೆಲ್ಲವು ನರರ ನಿಜಭೋಜನಕೆ ಜನಿಸಿದವರಸ ಕೇಳಿದ 
ಅಳಗೆ ಭೋಜ್ಯಾಭೋಜ್ಯವನು ತಿಳಿದು ಪರಿಹರಿಸಬಲ್ಲವರುಗಳು ಘನ 
ತರದ ಸುಕೃತವನೈದುವರು (ವಣ. ಆಟ): ಅಡಿಗೆವಸ್ತುಗಳು ಅವೇ 
ಆಗಿದ್ದರೂ ಸಿದ್ಧಪಡಿಸಿದ ಭೋಜ್ಯ ಮಾತ್ರ ಹೊಸದು ( 146. ೧). 
ಸಿ. ಉತ್ತಮವಾದ ಆಹಾರ; ರಸಕವಳ : ಮೃಷ್ಟಾನ್ನಭೋಜನ: 
ರಚಿತರುಚಿನಿಚಿತಶುಚಿ ಸಾಜ್ಯಭೋಜ್ಯಾಳಿಯಿಂ , , . ರಾಜಿಸುತೆ ನಲ್ಮೆಯಿಂ 
ಪೂಜಿಸಿದನೊಲ್ಮೆಯಿ೦ (020. 04-೩೦ ೮). ೪, ಆನುಭವಿಸಲು 
ಯೋಗ್ಯವಾದುದು ; ಭೋಗವಸ್ತು : ಪ್ರಾಜ್ಯವೈಭವದಿಂದೆ ರಂಜಿಸುವ 
ಧರೆಯ ಸಾಮ್ರಾಜ್ಧಾಧಿಪತೃದ ಮಹಾ ಸುರವಿಪ್ರಭೋಜ್ಯಮಪ್ಪ 
ವೊಲು (3೫. ೩-39)- 


ತ್ರಿದಶಾಮ್ಮತಾನ್ನಮಂ 


ಕುಡುವುದವರ್ಗೆ ಭೋ: ಶ್ಲಿಮಹೀಜಲ (ಇ0ತಿಪು. ೬-೦೦೩). 

ಊರಿನ ಹೆಸರು : ಕೂಡಲೂರ 

ಫಿ ಹಿಶಿಕ್ರವುಮಾವುದು. ಎನ್ನಡ 
(2+) 


ಭೋದರಿಯೂರ 


(ಆಕ. 13. ತನ್ನ, one: we), 


ಭೋರ್‌ 


ಭೋರ್‌ (ಅ). ಒಂದು ಅನುಕರಣಾವ್ಯಯ : ಅಗಳಶ್ವತ್ನಾಮಂ . . . 
ನೊಂದು ಭೋರೆಂದು ಕವಿವ ಬಿಸುನೆತ್ತರ್‌ ಕಣ್ಣಂ ಕವಿಯೆ ಸೀಂಟಿ ಕಳೆದು 
(ಕಂಠಠಾ- ೦೨-೭೪ರ) ; ಘೋರೆಂಬ ಭೋರೆಂಬ ಕೂರಸಿಗಳುರವಣಿಯ ದನಿ 
ಯಡಸುತಂ ಪುಟ್ಟಿ (2೫ರ: ರೇ. ೪೨-3). 

ಭೋಭೋರ್‌ (ದ್ವಿರುಕ್ತಿ): ಭೋರ್ಭೋರೆನೆ ಪಾಯ್ವುದು 
ಗಂಗಾಸ್ರೋತ್ರಂ (ತಶುಡ- ೧೯೫ ಶ್ರಯೋ) : ಬೊಬ್ಬುಳಿತೆರೆಯನು ವಡಕ್ಕೆ 
ಹೊಮ್ಮಿಸಿ, ಅಬ್ಬರದಲಿ ಭೋರ್‌ಭೋರೆನೆ ಗುಮ್ಮಿಸಿ ಬರುತಿದೆ, . 
ತೆಂಕಣಗುಳಿಯು ಕೊಂಕಣಸೀಮೆಗೆ (ಕನ್ನರಾ, 0೨೦). 

ಭೋರಂಗ “ಬೋರಂಟಿ' ನೋ. 

ಭೋರಂಗಿ `ಬೋರಂಗಿ' ನೋ. 

ಭೋರಜಗುಲಿ 'ಭೋರ್ಜಗಲಿ' ನೋ. 

ಭೋರನೆ (ಅ). ೧. ಒಂದಂ ಅನುಕರಣಾವ್ಯಯ; ಭೋರೆಂದು ಶಬ್ದ 
ವಾಗುವಂತೆ : ಭೋರನೆ ಕೊಂಡುದಾಗಳಂಬಿನ ಮಟ್‌ (ತಾರು. ೦೬-೪೪): 
ಭೋರನಬ್ಬರಿಸಿದುವು ದಿವಿಜರ ಭೇರಿಗಳು (ಕೂಳಣ- ೧-೪-೪): ೨. ಶೀಘ್ರ 
ಮುಗಿ : ``ಭೋರನೆಯೆನೆ ಭೋಂಕನೆನಲು . , , ಶೀಘ್ರಾರ್ಥಂ” (ಕಕ. 
600); ತರಳಿಕೆ ಮಹಾಶ್ವೇತೆಯಂ ಬಿಟ್ಟು ಭೋರನೆ ಚಂದ್ರಾಪೀಡಶರೀರವ: 
ಸಾರ್ದು (ಗದಂಣ: 8೭6)- ಡಿ. ಥಟ್ಟನೆ : ಕೂಡಲೆ; ನಾರಿಯರೈವರ 
ಕೂಡಿಕೊಂಡು ನಾ ದಾರಿಸಂಗಡವಾಗಿ ಬರುತಿರಲು ಭೋರನೆ ಶ್ರೀ: 
ಚನ್ನದಲ್ಲೇಶಂಗೆ ಓರಂತೆ ಮನಸೋತೆ (86೧. 0೩9-೬೭೨)- 

[ಭೋರ್‌ 4 - ಅನೆ] 

ಭೋರಾಟ (ಸಾ). ಭೋರೆಂಬ ಶಬ್ದ: ಆರ್ಭಟ; ಮೊರೆತ : ಬಿರುಮಳೆಯ 
ಸೂಚನೆ ಗಾಳಿಯ ಭೋರಾಟದಿಂದಲೂ . . . ಗುಡುಗುಗಳ ಆರ್ಭಟದಿಂದಲೂ 
ರೌದ್ರವಾಗಿದೆ (ಕಂದ್ರಸ- ೧೦೪-೫) ; ತೊರೆಯ ನೀರಿನ ಭೋರಾಟವನ್ನು 
ಆಲಿಸಿ (ಮುರಕು- 3). [ಭೋರ್‌ -4- ಆಟ] 


ಭೋರಾಡು (ಕ್ರಿ). ಹೆಚ್ಚು ಧ್ವನಿಮಾಡು ; ಗೋಳಾಡು : ಅವಳು ನಿಂತ| 


ಸ್ಮಳದಲ್ಲಿಯೇ ಕುಸಿಬಿದ್ದು ಭೋರಾಡಿ ರೋದಿಸತೊಡಗಿದಳು (ಸ್ಮೂರಿಬು- 

ಇವರ ದಶರಥನ ಪನರ್ಟು ನೋಡಿದವರೆಲ್ಲ ಭೋರಾಡಿ ಅತ್ತರು 

೨೬). [ಭೋರ್‌ 4 ಆಡು] 

ಭೋ ಕ್ರಿ)- ೧. ಘೋಷಿಸು : ನೀರಜಕ್ಷ ನಿರ್ಜರಪತಿ ಹರಿಯೆಂದು 
ಚೀಆ ಹಾಆ" ಭೋರಿಡುತಲಿ ಕುಣಿಯೊ (ಪ್ರಕರ ೨-೬೩-೦). ೨. 
ಗೋಳಾಡು ; ರೋದಿಸು : ಕಳೆದ ಸುಖ-ಸೊಬಗುಗಳ ಗೋರಿಗೀತವ 
ಕಟ್ಟಿ ಭೋರಿಡುವ ಮಾನವನ ನಿತ್ಯಮಿಡುಕು (ಏಸ. ೬-ಂ). ೩. 
ಅಬ್ಬರಿಸು ಮೊರೆ: ಗಂಗತ್ತೆಯ ಗೋಳು ಬೊಬ್ಬೆಗಳು ಭೋರಿಡುವ 
ಮಳೆಯನ್ನು ಭೇದಿಸಿಕೊಂಡು ದೂರಕ್ಕೆ ಹೋಗಲೇ ಇಲ್ಲ (ಒೀ. ೫), 

[ಭೋರ್‌ -- ಇಡು] 

ಭೋರೆನ್‌ (ಕ್ರಿ). ೧. ಭೋರೆಂದು ಶಬ್ದಮಾಡು ; ಅಬ್ಬರಿನು: 
ಮದವತ್ಯರಿಸೆಬೆಯಂ ಪಜ್‌ದೊದವಿದ ಮುಳಿಸಿಂದೆ ಭೋರೆನೆಯ್ತಂದೊಡ 
ವರ್ಶ್ಶದಿರದಿರೆ. ಭಕ್ತಿಯಿಂದದು 


ಪದಯ 


ಖಗಕೆಆಗಿದುದು ದಾನಚಿಂತಾ 


ಮಣಿಯ (312%, 3-೩೧: 1007). ೨. ರಭಸದಿಂದ ಕೂಡು: 
ಮ್ಮಲ್ಲಿ ಮುನ್ನಂ 
ಬಂದು (ಶಂತತಂ- ೧೩೨-೨)- [ಭೋರ್‌ 


ಭೋರ್ಗರೆ (ಕ್ರಿ). ಭೋರೆಂದು ಶಬ್ದಮಾಡು; ಅಬ್ಬ 2 ಭೋರ್ಗರೆ 
ದೂಡುವ ಗಾಳಿ ಸಿಡಿದು ಪೊಯ್ವ ಸಿಡಿಲ (ಆ೦ಿಫು- ೬-೩೨); ನಭದೊಳ್‌ 
ಸುರದು೦ದುಭಿ (ವರ೯ಘಿ. ೦೨-೪೬) ; ಸೊಂಡಿಲ ನೆಗಹಿ 
ರಾನೆಯ ತಂಡ - . . ಜಲಚರ ತುಂಬಿ ಕಣ್ಣೆ ಶ್ರೀಖಂಡ 
ವಾಗಿರ್ದಳಾ ಗಂಗೆ (ನೋಷತ, ೬-೩೬). [ಭೋರ್‌ 22 ಕಲೈ) 


೬೭೯: 


10 


ಸ ಭೋಳೆ 


ಭೋರ್ಗಜಿ (ಕ್ರಿ)- ಬಿರುಸಿನಿಂದ ಸುರಿಸು. - ವರ್ಷಿಸು : ಧರೆಗೆ 
ಪೊಸತೆನೆ ಕೂಕಿ್‌ದು ಭೋರ್ಗಲ್‌್‌ದರಂಬಿನ ಬಲುಮಳೆಯ ಬೇಡರು 
(ಗಾಳ್ಮರಾ- ೩0-೩). [ಭೋರ್‌ 4- ಕಜ] 

ಭೋರ್ಜಗಲಿ, ಭೋರಜಗುಲಿ, ಭೋರ್ಜಗುಲಿ (ನಾ). ೧. (ಉಕ) 
ಮದುಮಕ್ಕಳನ್ನು ಕೂರಿಸಿ ಧಾರೆ: ಮಾಂಗಲ್ಯಬಂಧನ ಮೊದಲಾದ 


ಮಂಗಳಕಾರ್ಯಗಳನ್ನು ಮಾಡುವುದಕ್ಕಾಗಿ ಏರ್ಪಡಿಸಿರುವ 
ಜಗಲಿ (2): ಈ ಗದ್ದಲದಲ್ಲಿ ಸ್ಥೂಲಕಾಯಳಾದ ಮೆಹಬೂಬ 
ಭೋರ್ಜಗಲಿಯಿಂದ ದೂರವೇ ಉಳಿದಳು. (ಗಂಪೂಯಿ- ೦೪೪), 
ಭೋರಜಗುಲಿ : ೧. ತೆಲಗುಬಣಜಿಗರು :- ಇವರು ಲಗ್ನದಲ್ಲಿ 
ಭೋರಜಗುಲಿಯ ಯೆಡಬಲದಲ್ಲಿ ಹೊಸಗಡಿಗೆಗಳ ಅಡಿಕಿಲುಯೇರಿಸಿ 
ಇಡುವರು (ಕಣಗೆ. 00೬). ಭೋರ್ಜಗುಲಿ : ೨. ಸಂಪ ದಾಯ 


ಬದ್ಧವಾದ ರೇಖಾವಿನ್ಯಾಸಗಳನ್ನು ಬರೆದು. ಸಿದ್ಧಪಡಿಸಿರುವ 
ಸ್ಥಳ (2): ವಂದುಮಕ್ಕಳು ಕೂಡುವ ಹಸೆಮಣೆಯ ಹಿಂದೆ 
ಗೋಡೆಯ ಮೇಲೆ ಬರೆದಿರುವ ರೇಖಾಕೃತಿ (?): ಅವರು ತಮ್ಮ 


ಮಗಳನ್ನು ನಿನಗೆ ತೋರಿಸಬೇಕೂ ಎಂದು. ಅನ್ನುತ್ತಿದ್ದರು... ಒಪ್ಪಿತ 
ವಾದರೆ ಎರಡು ಭೋರ್ಜಗುಲಿ ವದುರೆದುರು ' ಬರೆಯಿಸಬಹುದು. 
(೫00. ೩೭). [? *-ಜಗಲಿ) 


ಭೋರ್ಜಗುಲಿ 'ಭೋರ್ಜಗಲಿ' ನೋ. 
ಭೋಷ `ಭೌಪೆ' ನೋ. 
ಭೋಷವಂತ (ನಾ). ಮರ್ಯಾದಸ್ತೆ ; ಪರಮಪವಿತ್ರ ಸದ್ಭತಿಯರಿ$ 
ಯುಂಟೇ ಭೋಷವಂತರಿಗೆ (64ರ. 6-88). 
[ ಭೋಷ (೬ ಭೌಷೆ) | ಎವಂತ ) 
ಭೋಸಡಿ, ಬೋಸಡಿ, ಬೋಸುಡಿ, ಭೋಸಂಡಿ (ನಾ). ೧. ಹೆಂಗುನ 
ಜನನೇಂದ್ರಿಯ : ಯೋನಿ: (೪). ೨. (ಆಲಂ) ಅಶ್ಲೀಲವಾದ 
ಒಂದು ಬಯ್ಗುಳು ; ಹಾದರಗಿತ್ತಿ : ರಮಾಬಾಯರು ವೆಂಕಮ್ಮ 
ನವರನ್ನು “ಭೋಸಡಿ” ಎಂದು ಬಯ್ಯದ್ದಲ್ಲದೆ , , . ಮೋರೆಗೆ ಕೈ 
ತಿವಿದಿದ್ದರು (4ರ: ೬೭) ; ಈಗ ತಾನೆ ಮೊಗ ಹೆತ್ತ ಬಾಣಂತಿ ಹಂಗೆ 
ಕುಂತುಗೊಂಡಿದ್ದೀಯಲ್ಲೇ ? ಎದ್ದು ಬದುಕು ಮಾಡೆ ಭೋಸಡಿ 
ರಣ. ೩): ಬೋಸಡಿ: ೨. ಈ ಬೋಸಡಿಯು ಎಂತಹ 
ಬೇಡಿಕೆಯನ್ನು ಬೇಡಿದಳು ನೋಡು (೧೮೦. ೬). ಬೋಸುಡಿ: 
೨- ಇನ್ಮಾವ ಮರ್ವಾದೆಸ್ತ ಬೋಸುಡಿ ಬಂದಾಳು ಇಲ್ಲೆ ಅಮಾನಿ 


(ಕಗ: 008), ಭೋಸುಡಿ: ೨. “ಮನಗೇ ಭೋಸುಡಿ" ಗದರಿ 
ಕೊಂಡಳು ಸೋನೂಬಾಯಿ (85ಗ9- ೦೬೦). 
[+ ಮರಾ. ಭೋಸಡೀ] 


ಭೋಸುಡಿ “ಭೋಸಡಿ' ನೋ. 

ಭೋಳಾಶಂಕರ (ನಾ). ೧. ಶಿವ: ಶಂಕರ ; ಭಸ್ಮಾಸುರಬಾಧಿತನಾದ 
ಭೋಳಾಶಂಕರನೆಂಬ ಮೊಮ್ಮನಂ ಪಾಲಿಸಲಾ ನಿಶಾಚರನ ಮಾಯದಿಂ 
ಮೋಯಿಸಿ (೨ರ, ೨೫-೦೩ ೩). ೨. ಏನೂ ಅರಿಯದವನು ; ಮುಗ್ಧ : 
ಅವರ ಸರಳತೆ ಔದಾರ್ಯಗಳ ದುರುಪಯೋಗ ಮಾಡಿಕೊಂಡು ಅವರನ್ನು 
ಮೋಸಗೊಳಿಸಿದ ಜನರೂ ಉಂಟು. ಅಂತೆಯೇ ಜನರು ಅವಗೆ ಆಗಾಗ 
`ಭೋಳಾಶಂಕರ” ಎಂದು ಚೇಷ್ಟೆ ಮಾಡುವರು (ಗಣ. ೨೪), 

[ “- ಮರಾ. ಭೋಳಾಶಂಕರಿ" ] 

ಭೋಳೆ, ಬೋಕ್ಕೆ. ಬೋಳೆಯ್ಯ (ನಾ). ೧. ಸಾಧುಸ್ವಭಾವದವನು ; 
ಕಪಟವನ್ನರಿಯದವನು ; ಮುಗ್ಧ: ಗರುಡ ಊರು ಹಾಳು ಮಾಡುವ 
ಪ್ರಚಂಡ ಗಟ್ಟಿಗ, ನಿಮ್ಮ ಹಾಗೆ ಭೋಳೇ ಅಲ್ಲ (ತಂಸ್ಕಾರ- 48) ; ನಾನು 
ಇಷ್ಟು ಭೋಳೆ ಇಲ್ಲ -- ಎನ್ನ ಮುಂದೆ ಮೋಸದಾಟ ನಡೆಯದು 


ಭೋಳೆತನ 


(ಶೋತಿಶಿ- ೦೩0), (ಗಂ): ೨. ಸಾಧುಸ್ವಭಾವದ 3 ಮುಗ್ಧವಾದ : 
ನೀವು ಹಳೇ ಕಾಲದ ಮಂದಿ ; ಬಹಳ ಭೋಳೇ ಮಂದಿ (ಶೊಸಂಸಾ- ೦೦೪); 
'ಭೋಳೇ" ಜನರನ್ನು ಬಗಲಿಗೆ ಹಾಕುವ ಚಾತುರ್ಯವೂ ಅವರಲ್ಲಿದೆ. 
(ಬುಕಶು. ೪೮) ಬೋಳ್ಕೆ ನ ೨. ಹಳ್ಳಿಯ ಬೋಳೇಜನದ ಮಾತು 
ಹೇಳಬೇಕೆ? (ಸುರಸ. 0)... ಬೋಳೆಯ್ಯ ; ೧. ಬೋಳೆಯನೆಂದು 
ನಂಬಬೇಡ ಢಾಳಕನವನು 'ಜಗದ. ಬಿನ್ನಾಣಿ (ಮಶಾರೇ ಕ. ೨೪-೭೨). 
ಬೋಳೆಯ ಮಾತು ನಿಷ್ಕಪಟವಾದ ನುಡಿ : ನಗುನಗುತ್ತಲಿ 
ಬೋಳಿಯ ಮಾತುಗಳನ್ನಾಡುತ್ತಾ. ತಮಾಷೆ ಮಾಡುವವರಂತೆಯೆ ಕಸಿದು 
ಕೊಳ್ಳುತ್ತಿದ್ದರು (ತುಕೆರು. ೪೨). 
[ + ಹಿಂ. ಭೋಲಾ ; ಮರಾ. ಫೋಳಾ 3 
ಭೋಳೆತನ. ಬೋಳೆಯಂತನ (ನಾ). ೧. ಸರಳಸ್ವಭಾವ ; ಮುಗ್ಧತೆ : 
ಉರಿಯ ಹಸ್ತವ ಕೇಳಲಾ ಶಂಕರನು ತಿಳಿಯದೆ ಭೋಳೆತನದಲಿ 
ಕೊಟ್ಟು ಮರುಳ್ಗಳಿಗೊಡೆಯನಾದನಲು (8ರ. - ೩-೨೪) ; ಅವಳ ಆ 
ಮಾತು ಕೇಳಿ, ನನ್ನ ಭೋಳೇತನದ ಅರಿವಾಗಲು ನನಗೆ ನಗು ಬಂದಿತು 
(೧61: 0೩8) ; ನಮ್ಮ ತಂಜಿ ಭೋಳೆತನದಿಂದ . . . ತಮ್ಮ ಎಲ್ಲಾ 
ಆಸ್ತಿಯನ್ನು ನಾಶಮಾಡಿಕೊಂಡರು (44, ೨೦3). ಬೋಳೆಯತನ : 
೨. ಮೂರ್ಬತನೆ; ಅಜ್ಞಾನ: ಜನಪನೀತಿಯೊ ಮೇಣು ಬೋಳೆಯ 


ತನವೊ . 


» * ನಾಪಜ್‌ಯೆವು (ಣಂ. ೨೦-4೬) ; ಕೇಳು ನಿನ್ನಾತನ 
ವಿನೋದದ ಖೂಳ ಬೋಳೆಯತನದಲೊದಗಿದ ಬಾಳಿಕೆಯ ಬೀಸರವನು 
(ಕುರ್ಮಾ. ೧-೦೭). [ ಭೋಳೆ 4 ತನ] 

ಭೋಳಿಭಾವಿ6 (ನಾ). ಎ ಭೋಳೆ ೧; ಬಾದಶಹ ತನ್ನ ಮಿತಿಮಾರಿದ 
ಠಕ್ಕತನ ತೋರಿಸಿ ಭೋಳೆಭಾವಿಕರಿಂದ ದೊಡ್ಡ ಸತ್ಪುರುಷನೆಂದೆನಿಸಿ 
ಕೊಳ್ಳುತ್ತಿದ್ದ (ತಾ, 000) - [ಭೋಳೆ 4 ಭಾವಿಕ ] 

ಭೋಳಿಭಾವಿಕತನ (ನಾ). ಇ ಭೋಳಿತನ ೧: `ಆತನ. ಭೋಳೆಭಾವಿಂ| 
ತನಕ್ಕೆ ಮೋಹಿತನಾಗಿ ಆತನನ್ನು ತೀರ ಹತ್ತಿರ ಕುಳ್ಳಿರಿಸಿಕೊಂಡು ಕುಶಲ 
ಪ್ರಶ್ನೆಗಳನ್ನು ಕೇಳಿದನು. (ತುಳಸೀ, ೧೬೯). [ಭೋಳೆಭಾವಿಕೆ 4 ತನ] 

ಭೋಳೇಸ್ವಭಾವ (ನಾ) ಭೋಳಿತನ ೧: ನೀನು ಶುದ್ಧ ಭೋಳೇ 
ಸ್ವಭಾವದವ. (ಕರಕ. ೪9)... ` ( ಭೋಳೆ + ಸ್ವಭಾವ] 
ಭೌಗೋಳಿಕ (ಗು). ೧. ಭೂಗೋಳಕ್ಕೆ ಸಂಬಂಧಿಸಿದ. ೨. ಭೂಮಿ 
ಯಂತಿರುವ; ಅವು ಭೌಗೋಳಿಕ ಗ್ರಹಗಳಿಗಿಂತಲೂ (ಅಂದರೆ. ಭೂಮಿ, 
ಬುಧ, ಶುಕ್ರ, ಮಂಗಳ ' ಗ್ರಹಗಳು) ಹೆಚ್ಚು 
“ಗಾತ್ರ (ಕಹು: ೭). [ಸಂ. ಭೌಗೋಲಿಕ] 
ಭೌತ (ಗು). ೧. ಪೃಥ್ವಿ. ಅಪ್ಪು, ಶೇಜಸಲ್ಪ ಪಾಯು ಮತ್ತು ಅಕಾಶ 
ಗಳೆಂಬ ಪಂಚಭೂತಗಳಿಗೆ ` ಸಂಬಂಧಿಸಿದ: ೨. ಭೂತ, ಫಿಶಾಚಿ 
ಗಳಿಗೆ ಸಂಬಂಧಿಸಿದ ; ಅತಿಮಾನುಷವಾದ. ೩. ಉನ್ಮತ್ತವಾದ ; 
ಹುಚ್ಚುಹಿಡಿದ.. (ನಾ): ೪. ಪಂಚಭೂತಗಳಿಂದ ಹುಟ್ಟಿದುದು ; 
- ಪಂಚಭೂತಾತ್ಮಕವಾದುದು : ಶರೀರವೂ ' ಭಾತ, ಅದರಲ್ಲಿನ ರಕ್ತ. 
ಮಳೆ, ಮಾಂಸ, ಮಡ್ಜಾದಿಗಳೆನ್ಲವೂ ಭೌತ (ಆತ್ಮ. ೨09). ೫. ಪಿಶಾ 
-ಗಳ ಆರಾಧಕ ಭೂತಗಳ. ಉಪಾಸಕ. ೬. ದೇವರೆ 'ಪೂಜೆಯ 
ಆಧಾರದಿಂದ - ಜೀವಿಸುವವನು ;: ದೇವಲ: ' ೭." ಗೃಹಸ್ಥನು 
ಪ್ರತಿದಿನಷ್ಠ ಆಚರಿಸಬೇಕಾದ ಪಂಚಯಜ್ಞಗಳಲ್ಲಿ ಇಂದು: 
ಭೂತಯಜ್ಞ. ೮. (ಜಿಪ್ವ, ಭೂತ ಮೊದಲಾದ) ದುಷ್ಟಶಕ್ತಿಗಳ 
ಸಮೂಹ: [ಸಂ.] 
ಭೌತವಸ್ತು - (ನಾ). ಪಂಚಭೂತಗಳಿಂದಾದ ವಸ್ತು, ಪದಾರ್ಥ ; 
ಭೌತವಸ್ಸುಗಳು ಭೌತವಿಷ್ಞಾ ನಕ್ಕೆ ಸಂಬಂಧಪಟ್ಟವುಗಳು (ಣಣತ್ಯ- ೪೨) 
[ಹಂ] 


೬೭೯೬ 


15 


40' 


ಭಾಮ 


ಭೌತವಾದಿ (ನು). ಪಂಚಭೌತಿಕವಸ್ತುಗಳಿಗಿಂತ ಭಿನ್ನವಾದ ಆತ್ಮನನ್ನು 
ಒಪ್ಪದಿರುವ ಮತದವನು ; ಚೇತನಶಕ್ತಿಯೊಂದಿಲ್ಲದೆ ಆತ್ಮನ ಎಲ್ಲ 
ಕಾರ್ಯಗಳೂ ಭೌಶದ್ರವೃದಿಂದಲೇ ಆಗುವುದೆಂಬುದನ್ನು ಪ್ರತಿ 
ಪಾದಿಸುವವನು ; ಭೌತವಾದಿಗಳು (ಲೋಕಾಯತಿಕರು) ಸ್ಪಷ್ಟವಾಗಿ 
ಇದೆಲ್ಲ ಅಸಂಬದ್ಧ ಎನ್ನುತ್ತಾರೆ (ತನ್ಕಳಾ, ಟಿ ; ಅಭೌತ: 'ಅತ್ಮವೆಂಬ 
ಬೇರೊಂದು ವಸ್ತು ಅನಾವಶ್ಯಕವೆಂದು ಭೌತವಾದಿಗಳ ವಾದ ತ್ಮ 
00)- [ ಸಂ. 'ಭಾತವಾದಿನ್‌ ] 

ಭೌತವಿಜ್ಞಾನ (ನಾ). ಪ್ರಕೃತಿಯ ಶಕ್ತಿಗಳನ್ನು ' 'ತಿಳಿಸುವ ' ಶಾಸ್ತ್ರ ; 
“ದ್ರವ್ಯದ ಮತ್ತು ಶಕ್ತಿಯ ಲಕ್ಷಣಗಳನ್ನೂ ಅಥವಾ - ಶಕ್ತಿಯ 
ನಾನಾರೂಪಗಳು. ದ್ರವ್ಯದ ಮೇಲೆ ಉಂಟುಮಾಡುವ ' ಪರಿಣಾವಂ 
ವನ್ನೂ ಕುರಿತ ಶಾಸ್ತ್ರ” (೫7810,: ಇಂಕು) ; ಯಾಂತ್ರಿಕವಾದ. 
ದಿಂದ ಜಗತ್ತನ್ನು ವಿವರಿಸಲು ಹೊರಟ ಭೌತವಿಜ್ಞಾನದ ಪ್ರಗತಿಯು ಎರಡ 
ನೆಯ ಘಟ್ಟವೆನ್ನಬಹುದು '(ಜುಳ್ಮಾರ. ೬ ನೀತ). [ಸಂ.] 

ಭೌತಶರೀರ (ನಾ), ಪಂಚಮಹಾಭೂತಗಳಿಂದಾದ ದೇಹ : ಶಾಂತಲೆಯ 
ಈ ಸುಂದರಸ್ವಪ್ನ ಅಲ್ಲಿಗೇ ಕೊನೆಗಂಡಿತು. ಆಕೆಯ ಭೌತಶರೀರ ಆಗ ಎಚ್ಚರ 
ಗೊಂಡಿತು (ಗಂಕಣ. 93)- [ಸಂ.] 

ಭೌತಶಾಸ್ತ್ರ (ನು). ಇ ಭೌತವಿಜ್ಞಾನ: “ ಅಥಾತೋ ಪಸ್ತುಜಿಜ್ಞಾಸಾ ” 

ಎಂಬೀ ಸೂತ್ರದಿಂದ ನಾವು ಭೌತಶಾಸ್ತ್ರವನ್ನು ಐತ್ರಿರಂಭಿಸಿದರೆ ಉಚಿತ 

ವಾಗಿರುವುದು (೪9೩2, 0); : ಒಂದು ನಕ್ಷತ್ರದಿಂದ: ಹೊರಟ ಕಿರಣವು 

ಕಣ್ಣಿನ ತಂತುವಿನ ತನಕ. ಹೇಗೆ ಬರುತ್ತದೆ? ಎಂಬ ವಿಚಾರವನ್ನೂ 

ಭೌತಶಾಸ್ವ್ರಪು-ಚಿತ್ರಿಸಬಲ್ಲದು (ತೀಬತ್ಮ- ೧೦೨). [0.1 

ಭೌತಿಕ (ಗು). ೧. ಭೂಮಿ ಮೊದಲಾದ ಪಂಚಭೂತಗಳಿಂದಾದ ; 
ಐಹಿಕವಾದ ; ಈ ಧರಣೀಭುರಮನಾಂ ಬಿಸುಬಕ್ಕೊಡದು ಚಿಃ ಲೋಕಕ್ಕೆ 
ಖಾತ್ವಾಸಮಾಕರಣಂ ಭೌತಿಕಮೋದಕವ್ಯತಿಕರಂ ತಾನೆಂಬುದಂ ಮಾಡದೇ 
(60. 1-60. ' ಪಿ... ಜೀವಿಗಳಿಗೆ' ಸಂಬಂಧಿಸಿದ. ೩. ಭೂತ, 
ಪ್ರೇತಾದಿಗಳಿಗೆ ಸಂಬಂಧಿಸಿದ. (ನಾ). ೪. ಪಂಚಭೌತಿಕವಾದುದು ; 
ಶರೀರ ಮುಂತಾದುವು. ೫. ಜ್ಯೋತಿಶ್ಶಾಸ್ಟ್ರವನ್ನು ಬಲ್ಲವನು ; 
ಜ್ಯೋತಿಷಿ : ಮಲೆಯ(ದೆ] ಶಾಂಖ್ಯ ಮಟ್ಟವಿರು ಭೌತಿಕ ಪೊಂಗಿ ಕಡಂಗಿ 
ಬಾಗದಿರ್‌ (ಕ, ೫. ೬೯-೬೭; 1100 ; ಮರ್ಭಿಕ್ಷಾದಿ ರಾಜ್ಯಾರಿಷ್ಟ 
ಕ್ಕೇನಂ ಮಾಸಿ ನೆಂದು: ಭಾತಿಕರಂ ಬರಿಸಿ 'ಕೇಳ್ವುದುಂ (೫ನ. 63). 
೬. ತಪಸ್ವಿ; ತಾಪಸಿ: ಆ ಭೌತಿಕನರಸಂ ತಾನೆಂದು “ಕುಡಂದೆನಲ್ಲಿ ಂ 
ಕನ್ಯಾವರೆಯು :ಗತಯಾೌಪನರ್ಗೆನಲುರಿದಂ ` ವಿರಹಾಗ್ನಿ ಪೆರ್ಚೆ ಶಾಂತನು 
ಭೂತಂ (ಈಟಿ: ೩-೫). ೭. ಶಿವ; ಈಶ್ವರ. ೮. ಮುತ್ತು; 
ಮೌಕ್ತಿಕ. ೯. ಜೀವಿ: ಪ್ರಾಣಿ. ೧೦. ಭೂತ, ದೆವ್ವ ಮುಂತಾದ 
ದಷ್ಟ ಶಕ್ತಿಗಳಿಂದ ಆವೃತವಾಗುವುದು; ದೆವ್ವ ಹಿಡಿಯುವುದು. 

[ಸಂ.] 

ಭೌತಿಕತೆ (ನಸ). ೧. ಐಹಿಕವಿಚಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆ 
ಕೊಡುವ ಪ್ರವೃತ್ತಿ: ಸ್ಫೂಅರ್ಟನ ಕಣ್ಣಿಗೆ ಮಾತ್ರ ಇದು. ಭಾರತೀಯ 
ಯುವಕರ ಭಯಂಕರವಾದ ಭೌತಿಕತೆಯೆಂದೇ ಕಾಣುತ್ತದೆ (ಹೂಸ. 3೧). 
೨ನ ಪಂಚಭೂತಗಳಿಂದ ಆಗುವಿಕೆ; ಈ ರೀತಿ ಭೌತಿಕತೆ.' ಪಾರಮಾರ್ಥ 
ಕತೆ ಹಾಗೂ ದಾರ್ಶೆನಿಕತೆ ಇವು - ಈ'ಲಿಂಗಗಳ ಮೂರು ಪ್ರಧಾನಸ್ವರೂಪ 
ಗಳು (ಶರಶ-೦೬), [ಸಂ. ಭೌತಿಕತಾ] 

ಭೌಮ (ಗು). ೧: ಭೂಮಿಗೆ "ಸಂಬಂಧಪಟ್ಟ; ಭೂಮಿಗೆ ಸೇರಿದ: 
ಕಣ್ಣೊಂಡುದೆತ್ತಂ  ಪರಿಯುತ್ತುಂ ಭೌಮವೈಹಾಯಸವಧವಿಧಮಂ 


ತೋಣುತೆ೨೨ ದಂತಿಸೈನ್ಮಂ (೩ಗರ- ೭-೬೦). ಪಿ. ನಿಂದ 
ಮಾಡಿದ. (ನಾ). ೩. ಭೂದೇವಿಯ ಮಗ; ಅಂಗಾರಕ ; 


ಭೌಮಚಾರಿ 


ಸಂಪತ್ಸರಕ್ಕೀಶರಪ್ಪವರ್‌ (೫. €-0೪) 
೬ ಧಿಷಣಂ ಕರ್ಕಿಯೊಳ್ಳೆಂತಃ ಆ 
) 2: ಜೀಯ ಭಾಸ್ಕರ ಭೌ: 
ವದಾಯಿ। 


ನಿವಾಸಸಾ 


ವಾಸಸ್ಮಾಯಿಗೊಳ್ಳಿತು (ಕುಣ 

೪. ಭೂದೇವಿಯ ಮಗ: 
ನರಕಾಸುರ : ಚೋದಿತರಥನಸುರಾರಿಗೆ ಮಾರಾಂತನಾಜಿಭೀಮ ಭೌಮಂ 
(80, ೦3-೩೫) : ಭೌಮ ನಿರುದ್ಧ ಕನ್ಮಾನಿಳಯವನುು ದೈತ್ಕಾರಿ ಹೊಕ್ಕನು 
(ಣಗ ೦೦-೬-೪೪). ೫. ಭೂಮಿಯಲ್ಲಾಗುವ ಉತ್ಪಾತ; ಭೂಕಂಪನ; 
ಭೂಮಿಯೊಳಿಪ್ಪೂವು ಭೌಮಂ ಜೀಮೂತದೊಳಪ್ಪುದಾಂತರಿಕ್ಷಂ ಗ್ರಹದಿಂ 
ನಾಮತ್ರಯದಿಂದಯೆಸೆವುತ್ತಾತಂಗಳ* 


ಧಾನೃ. ೧೨. 

ಸವಾರಿಯ ಒಂದು ರೀತಿ: ಹರಿಬಂಧನದುಂ ಭ 
ವಯಸ ಯಂತ್ರಕ್ಷೇತ್ರ ವಹಳಿ ಸತ್ಯಂ ದಾರೆ: 
ನೇಅಲು ರೇಚಿಗನ್ನಃ ; [ಹಂ.] 

ಭೌಮಚಾರಿ (ನಾ). [ನಾಟ] ಭೌಮ ಮತ್ತು ಆಕಾಶವೆಂಬ ಚಾರಿಗಳಲ್ಲಿ 
ಒಂದು ಬಗೆ: ಕಾಲು ನೆಲವನ್ನು ಬಿಟ್ಟಿರದೆ ಚಲಿಸುವ ಒಂದು 
ಬಗೆಯ ಚಲನೆ ; ಭೌಮಚಾರಿಗಳನ್ನು ಮುಷ್ಟಿಯುದ್ದ, ಅಂಗಹಾರ, 
ನಾಟ್ಕ ಇವುಗಳಲ್ಲಿ ಉಪಯೋಗಿಸಬೇಕು (ಉತ್ಕರಂ, ೩೦6 ಗಠ್ಮಾಮಣ 

[ಸಂ. ಭೌವಂಟಾರೀ] 

ಭೌಮನಿಮಿತ್ತ (ನಂ). [ಜೈನ] ಎಂಟು ಬಗೆಯ ನಿಮಿತ್ತಗಳಲ್ಲಿ ಒಂದು; 
ಭೂಮಿಯ ಮೇಲೆ ಸಂಭವಿಸುವ ಆಗಂಹೋಗುಗಳಿಂದ ಶುಭಾಶುಭ 
ಫಲಗಳನ್ನು ತಿಳಿದುಕೊಳ್ಳುವುದು :”p ಭೂಮಿಯ ಘನ. ಸುಷಿರ. 
ಸ್ನಿಗೃತೆ- ರೂಕ್ಷತೆ ದೊದಲಾದುವುಗಳಿಂದ ತಾಮ್ರ, ಕಬ್ಬಿಣ. ಬೆಳ್ಳಿ, 
ಬಂಗಾರಗಳೆ ಹಾನಿ ಅಥವಾ ವೃದ್ಧಿಯನ್ನು ತಿಳಿಯುವುದು : 
ಭ ನ ಕಂಟೀತೆವರ್ದೊವಲಾದುದಂ ನೋಡಿ ನಯಾ: 


ನಿಮಿತ್ತ. 


[ಅಶ್ವಶಾ] ಕುದುರೆ 


(ಉ್ರಾನಣ. ೯೩-೭೭). 
ಪರಾ. [xe.] 
ಭೌಮಮಂಡಲ (ನಾ). [ನಾಟ್ಯ] ಚಾರಿಗಳ ಸಮುದಾಯವಾದ 
ಭೌಮಮಂಡಲ ಮತ್ತು ಅಕಾಶಮಂಡಲ ಎಂಬ ಮಂಡಲದ ಎರಡು 
,. ಭ್ರಮರಃ ಆಸ್ಕಂದಿತ. ಆವರ್ತ. ಶಕಟಾಸ್ತ- 
ಅಡ್ಡಿತ. ಸಮೋಸರಿತ [ಮತ್ತಲ್ಲಿ], ಅಧ್ಯರ್ಧಿಕ. ಏಲಕಾಕ್ರೀಡಿತ. ಪಿಷ್ಟಕುಟ್ಟ. 
ಜಾಷಗತಿ ಈ ಹತ್ತು ಭೌಮಮಂಡಲಂಗಳ್‌ (ಉತ್ತರ; 
ಭೌಾಮವಾರ (ನಾ). ಮಂಗಳವಾರ 
ಭೌಮವಾರವಾವರೇನು ? ಭೋಜ: 
ಭಾಮವಾಸರ (ನು). - ಭಾ: 
ವಾಸರ ಎಂದು ರೇ 
ಭೌಮವಿಹಾರ (ನಾ). 
ಸಂಚಾರ 


೬೭೯೭ 


le 


ಬ ಪೆಸರೊಳಸುರರಾಗಿ ಪುಟ್ಟಿ 
ಗಿ (8004ಫು. ೯. ೭೭ ಐ). [ಸಂ.] 


ಭ್ರಮ 


ಭೌಮಾಗ್ನಿ (ನಾ). ಭೂಮಿಯಲ್ಲಿರುವ ಮರ. ಕಲ್ಲು ಮೊದಲಾದುವು 
ಗಳಿಂದ ಉಂಟಾಗಂವ ಬೆಂಕಿ: ತರು ಪಾಷಾಣುದಿ ಗರ್ಭಸ್ಮಮಾಗಿ 
ವೃಕ್ತಮಪ್ಪ ಭನೌಿಮಾಗ್ಲಿ . . . ಸೂಕ್ಷ್ಮ ಬಿಂದುರೂಪ ಪಂಜಾಗ್ನಿಗಳನುಂ 
(ವಿವೇಕ, ov). [ಸಂ,] 
* | ಭೌಮಾಷ್ಟಮಿ (ನಾ). ಮಂಗಳವಾರದಂದು ಬರುವ ಅಷ್ಟಮಿ : 
ಆ ನೃಪತಿ ಬಜೀಕೆ ತಾಯುಂ ತನುಂ ಚಂಡಿಕೆಯ ಪೂಜೆಗೆಂದೇಟ್ವಂದಾ 
ನಾನಾವಿಧದರ್ಜನೆಯಿಂ ಮಾನೋಮಿಯ ಮುಂದೆ ಬಂದ ಭೌಮಾಷ್ಟಮಿ 
ಯೊಳ್‌ (ಹುಟೀತ- ೩-೨೩). : 'ಜೀವದಯಾಷ್ಠ ಸಮಿ ಪರಾ. 
[ಹಂ. ಭೌಮಾಷ್ಟಮಾ] 
ಭೌರಿಕ (ನಾ). ಅರಮನೆ ಮುಂತಾದವುಗಳ ಭಂಡಾರದ ಅಧಿಕಾರಿ ; 


10 


ಕೋಶಾಧಿಕಾರಿ: “ಭೌರಕ;- ಕನಕಾಧ್ಯಕ್ಷಃ-ಭಂಗಾರದ ಅಧಿಕಾರವುಳ್ಳವನು. 
ಖಃ (ದಾಂತಿ: 3೩೬); ಕಣ್ಣೊಳಿಪ ಭಂಡಾರಡೆ ಮನೆಯ 


ಪೇಳ್ಲು (ಕದ್ಮಣ: ೫-೪0). [ಸಂ.] 
ಭೌಷೆ. ಭೋಷ (ನಾ). ಮರ್ಯಾದೆ ; ಎಲ್ಲರುಂ ಮಬನ ಕಯ್ಮುಮಂ. 
ಕಾಲುಮಂ ಪಿಡಿದೆತ್ತಿ ಕೊಂಡು ಹೋಗಿ ತಮ್ಮಾರಿಉುಪ್ಪ ಭೌಪೆ [0. 
ಕಲುಖೆ. ಬಾಷೆ]ಗಳಂ ಪೊಜಗಿಡ: 
| (ಇಕೆ. uu). ಭೋಷ: 
|. ರಾಜ ಭೋಷನ ಹೋಗಲಾಡಿದ (ಕುಳರಾ- tao); ದೇಶಾವರಕ್ಕೆ 
ಹೋಗಿ ಭೋಷ ಕಳೆದುಕೊಂಡ (ಗಾರೆ): ನಹುಪರಾಯನ ಭೋಷ ನಾಕದಲ್ಲಿ' 
ಹೋಯಿತು (ಣರ). 'ಭೋಷವಂತ' ಪರಾ. [?] 
ಭಾಳಿ (ನಾ). [ಸಂಗೀತ] ಒಂದಂ ರಾಗದ ಹೆಸರು: ಸಮಸ್ತರಾಗಂ 
ಗಳೊಳಗೆ ರಾಮಕ್ರಿಯೆ , . . ಭಾಇ. ಬೌ]೪ . . . ಮಧ್ಯಮಾವತಿ 
ಯೆಂಬ ಮೂವತ್ತಾಳುರಾಗಂಗಳೇ , , . ಪ್ರಸಿದ ಗೊಂಡಿರ್ಪವು (0ರ. 
೨೩೪), [ಸಂ. ಭ 
ಭ್ಯವಹಾರ 'ಬೆವಹಾರ` ನೋ. 
ಭ್ರಂಶ (ನಾ). ೧. ಕೆಳಕ್ಕೆ ಬೀಳುವುದು; ಕುಸಿಯುವುದು: ಪತನ. 
ಪಿ. ಓಡಿ ಹೋಗುವುದು; ಪಲಾಯನ. ೩. ಕಮ್ಮಿಯಾಗುವುದು; 
ಕುಗ್ಗುವುದು. ೪. ಬೇರೆಯಾಗುವುಮ ; ಅಗಲುವುದು. ೫. ನಷ್ಟ; 
ಹಾನಿ. ೬. ನಾಶ; ಹಾಳು. ೭. ಕ್ರಮ ತಪ್ಪುವುದು; ಹಾದಿ 


ಚಪ್ಪರದ ಪೊಜಗೆ ಮೆಬ್ಬನಿಳುಖ 


ಹಃ ದ ನೀಗಿದ ಹಮ್ಮಿನಿಂ ಸುರ 


36| ' ತಪ್ಪುವುದು. ೮. ಮರೆಯಾಗುವುದು; ಅದೃಶ್ಯವಾಗುವುದು. 
೯. [ಕುವೃಮಾ] (ನಾಟಕದಲ್ಲಿ) ಉದ್ರೇಕದಿಂದ ಬಾಯಿ ತಪ್ಪು 
ವುದು. [3] 


ಭ್ರಂಶಿಸು (ಕ್ರಿ). ಭ್ರಮೆಯನ್ನುಂಟುಮಾಡು : ತತ್ತಜ್ಞಾನರೂಪದಲಿ 
ಭುಂಶಿಸುವ ಮಾಯಾಗುಣಪ್ರಧ್ವಂಸನವನಭಿವಾಸಿಸುವನಾ ' ಕಂಸಹರನು 
(smn. ೨-೬-೩). [ಫುಂಶ 4 -- ಇಸ್ಕು] 

ಭುಕುಂಸ (ನಾ). ಹೆಣ್ಣುವೇಷವನ್ನು ಧರಿಸಿರುವ ನಟ: “ಭ್ರಕುಂಸಃ- 

ಭ್ರೂಕುಂಸ; --೩ ಸ್ತ್ರೀವೇಷಧಾರೀ--ಹೆಣ್ಣುವೈಷವನ್ನು 
ಧರಿಸಿದ.-ನರ್ತಕಃ--ಪುರುಷಃ, ಕುಣಿಯುವ ಗಂಡಿನ ಹೆಸರುಗಳು" 
(ಯಂತ. to). [ಸಂ.) 

ಭ್ರಕುಟಿ (ನಾ). (ಕೋಪ ಮೊದಲಾದ ಕಾರಣಗಳಿಂದ) ಹುಬ್ಬು 
ಗಂಟಿಕ್ಕಿಕೊಳ್ಳುವುದು; “ಭ್ರಕಂಟಿಃ. ಭ್ರುಕುಟಿಃ, ಭ್ರೂಕುಟಿ; -೩ ಕಣ್ಣಿನ 
ಹುಬ್ಬುಗಳನ್ನು" ಗಂಟಿಕ್ಕುವದಕ್ಕೆ ಹೆಸ ಗಳೆ” (ಸರ್ಕಾಂತಿ, ೬). [ಸಂ.) 

ಭ್ರಮ (ನಾ). ೧. ಅಲೆದಾಡುವುದು; ಸುತ್ತಾಟ. ೨. (ದುಂಬಿ ಮೊದ 
ಲಾದ ಕೀಟಗಳಂತೆ) ಹಾರಾಡುವಿಕೆ ; ಭ್ರಮಣ. ೩. ವೃತ್ತಾಕಾರದ 
ಚಲನೆ : ಗುಂಡಗೆ ಶಿರುಗುವುದು: “ ಭ್ರಮಃ, ಭ್ರಮಿಃ - 
೨ ತಿರುಗುವಿಕೆ, ಸುತ್ತುವಿಕೆ - ( ೩೩೭). ೪. ಸಂಳಿ; ಆಮ: 


ಭ್ರಮಣ 


— ನೀರುಗಳೆ ಸುಳಿಗುಂಡೀ ಹೆಸರು” 
೬). ೫. ದಾರಿ ಬಿಟ್ಟುಹೋಗುವುದಂ ; ಅಡ್ಡದಾರಿ 

ಯುವುದು. ೬. ತಪ್ಪು: ದೋಷ. ೭. ತಲೆಸುತ್ತುವಿಕೆ; ತಲೆ 
ತಿರುಗುವಿಕೆ. ೮. ತಪ್ಪತಿಳಿವಳಿಕೆ; ಭ್ರಾಂತಿ: “ಭ್ರಾಂತಿ, ಮಿಥ್ಯಾ 
1 - ೩ ಭ್ರಾಂತಿ. ಅಂದರೆ ಒಂದನ್ನು ಮತ್ತೊಂದ 


- ಅಂಭಸಾಂ. 


ನ್ನಾಗಿ ತಿಳಿದು. ನಂಬುವಿಕೆ (ಸಿದ್ಯಾಂಿ- ೪3) ; ಜನಿತ ಕುದೃಖ್ಟ 
ಭ್ರಮಮತಿಫನಮೋಹತಮಃಪಟಾವೃತಂ ಜಗಂ (ಸಂತ: ೪40]. 


೯. ತೊರೆ; ಸಣ್ಣಹೊಳೆ. ೧೦. ಕುಂಬಾರನ ಚಕ್ರ ; ತಿಗುರಿ. 
೧೧. ಬೀಸುವ ಕಲ್ಲು. ೧೨. ಛತ್ರಿ; ಕೊಡೆ. ೧೩. ವೃತ್ತ; ಮಂಡಲ. 
೧೪. [ಕಾವ್ಯಮಾ] ಅರ್ಥಾಲಂತಾರಗಳಲ್ಲಿ ಒಂದು: ಒಂದು ವಸ್ತು 
ವನ್ನು ಸಾಮೃದಿಂದ ಬೇರೊಂದೆಂದು ತಿಳಿದುಕೊಳ್ಳುವುದಂ; 
ಭ್ರಾಂತಿಮದಲಂಕಾರ; ಚಿತ್ತಮೋಹನಂ ಭ್ರಮಮನಕ್ಕುಂ (ಕಾವ್ಮಾರ. ೭೦೪). 
ಸಂ.) 
ಭ್ರಮಣ (ನಾ). ೧. ತಿರುಗಾಟ ; "ಅಲೆದಾಟ: ಸಂಚಾರ: ಸುತ್ತ 
ಮುತ್ತಲೂ ಇದ್ದೆ ರಮಣೀಯಸ್ವಳೆಗಳಲ್ಲಿ ಭ್ರಮಣ ಮಾಡುವುದೆಂದು 


ಅವನು ನಿಶ್ಚಯಿಸಿಕೊಂಡನು (ಕ್ಯು೩೦. 90). ೨. ಗುಂಡಗೆ ತಿರುಗು" 


ವುದು; ಪರಿಭ್ರಮಣ : ಅದಉನವಿರಳವಾ ತೂಳಿಕಾಭ್ರಮಣಪರಿಗಢ್ಯ 
ತೂಳಿಕಾತಳಮಪ್ಪ ಮನಕ್ಕೆಂತಾನುಂ ಕಾಲಲಬ್ಬಿವಶದಿಂ ನಿವೃತ್ತಿಪರಿಣತಿ 
ಯೊಳ್‌ ಪರಿಣಮಿಸಿದ ಸುಸ್ಮತೆಯಂ ವೃರ್ಥಂ ಮಾಡದೆ (ತಂಪ್ರಪು, ವ). 
೩. ಮಲ್ಲಯುದ್ಧದ ಒಂದು ವರಸೆ; ಜಟ್ಟಿ ಕಾಳಗದ ಒಂದು 
ಭಂಗಿ : ನಂದಗೋಪನಂದನಂ , . . ನಿರ್ವರ್ತನಾವರ್ತನ ಭ್ರಮಣ 
ವಲ್ಲನ ಪ್ಲದನಾವಸಸ್ಕಿನಾದಿ ಕ್ರಿಯಾಪರಿಣತಂ ತಿರಿಪ(ದೊಕ್ಕರಿಸಿ)ನಿಂದಾಗಳ 
(೫ನಂ॥: ೬೪). 9. ಗ್ರಹಗಳು ತಿರುಗುವ ಪಥ : ಕಕ್ಷೆ. ೫. ಅದುರು 
ವಿಕೆ; ಕಂಪನ ; ಓಷ್ಠಭ್ರಮಣ ಮೋಚಾಗರ್ವಮೋಚಮೆನಿಸುವ 
ವಾಮೆಯೂರು ಚಾಂಚಲ್ಯಮಾಗಿ ಪ್ರಮುದಿತಾಂತಃಕರಣಮಾಗರ (ವೆಂಕಾರಾ- 
8-00-98). ೬. ತತ್ತರಿಸುವಿಕೆ; ಅಸ್ಮಿ ರತೆ.. ೭. ಕಂಗೆಡುವಿಕೆ; ತಬ್ಬಿಬ್ಬು; 


ದಿಗ್ಭ್ರಮೆ. ೮. ತಲೆ ಸುತ್ತುವಿಕೆ; ತಲೆ ತಿರುಗುವಿಕೆ. ೯. ತಪ್ಪೆ ' 


ಮಾಡುವಿಕೆ. ೧೦. ಸುತ್ತಿಸುವಿಕೆ : ತಿರುಗಿಸುವಿಕೆ. ೧೧: ಪ್ರವಾಸ: 
ಯಾತ್ರೆ. ೧೨. ಕಟ್ಟಡದ ಅರ್ಧಗೋಲಾಕಾರದ ಮೇಲ್ಭಾವಣಿ; 
ಗುಮ್ಮಟ. ೧೩. [ನಾಟ] ಕಣ್ಣಿನ ಚಲನೆಯ ಒಂದು ಬಗೆ: ॥ “ಅಲಿ 
ಗಳನ್ನು ರೆಪ್ಪೆಗಳ ಮಧ್ಯದಲ್ಲಿ ಮಂಡಲಾಕಾರವಾಗಿ ಜಾಗ್ರತೆ 
ನ, ವಲನ. ಪಾತ, 
ತೊ ನಿಷ್ಕಾಮ, ಪ್ರುಕೃತ- ಈ 
ಸ] ಅಲಿಯ ಭೇದಂಗಳೇ ಎರಡೆವೆಗಳ ಮಧ್ಯದೊಳಂ 
ವಾಗಿ ತಾರೆಗಳ್‌ -ಭ್ರ ಖ್ಯಂ (ಕಾಸ್ಕರಂ. ೩-೩೪ ನ). 
೧೪. (ಆಲಂ) ಹುಟ್ಟುಸಾವುಗಳ ಪರಂಪರೆ ; ಭವಾವಳಿ : ಪುಟ್ಟಿ 
ಕಟ್ಟಿದಾಯುಷ್ಯದ ವಿರಾಮದೊಳ್‌ ಸತ್ತು ನಾನಾ ಭ್ರಮಣದಿಂ ಒಂದು 
ಎಳ ಪುಟ್ಟುತ್ತುಂ 
:ಕುವೂ. 4-೬ ನ) [ಸಂ] 
ಭ್ರಮಣಿ (ನಾ). ೧. (ಪ್ರಿಯ, ಪ್ರೇಯಸಿಯರು ಸೇರಿ ಆಡುವ ವೃತ್ತಾ 
ಕಾರದ ಜಲನೆಯಬಳ್ಗೆ) ಒಂದು ಬಗೆಯ ಆಟ. ೨. ಜಿಗಣೆ. ೩. 
ಕ್ರೀಡಾಸಂಚಾರ ; ವಿನೋದಎಹಾರ. [ಸಂ. ಭ್ರಮಣೀ] 
ಭ್ರಮಣೆ (ನಾ). ೧. ಸುತ್ತುವಿಕೆ: ಶಿರುಗುತಿರ್ದುದು. ವರೂಥಂ 
ಕುಲಾಲಚಕ್ರ್ಯದವೊಲಸವಳಿದಂ ಕಪೀಶ್ವರಂ ಭ್ರಮಣೆಯಿಂ ಧ್ವಜದ ಮೇಲೆ 
(ಬಣ. ೧8-೨0). ೨. ಭ್ರಾಂತಿ ; :ಭ್ರಮಣೆಯಿಂದಷ್ಟಾಂಗಯೋಗವನು 
ಮೂಳ್ಗರಿಗೆ ಲಿಂಗಾಂಗಯೋಗಮಿಲ್ಲ ಪೆನ್ನಿ ರ ೩೩೨). [ಸಂ ಭ್ರಮಣ 


48 


೬೭೯೮ 


ಭ್ರಮರಕೀಟ 


ಭ್ರಮನಿರಸನ (ನಾ). ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವುದಂ ; 
ಭ್ರಾಂತಿನಿವಾರಣೆ : ಶೀನೂ ಕುಸುಮಾರ ಬಗ್ಗೆ ನರಹರಿಯಲ್ಲಾದ ತಪ್ಪ 
ತಿಳಿವಳಿಕೆ ಕೂಲಂಕಷವಾಗಿ ಚಿತ್ರಿಸಲ್ಪಟ್ಟಿದೆ. ಶೀನೂನ ಭ್ರಮನರಸನವೂ 
ಹಾಗೆಯೇ (ಸರಣ ೨೭ ಬೀಳ);  ಗೋವಿಂದರಾಯರಿಗೆ ಕೊನೆಯ ಗಳಿಗೆ 
ಯಲ್ಲಿ ಭ್ರಮನಿರೆಸನವಾಗಲು ಅವರು ತಮ್ಮ ಔದಾರ್ಯವನ್ನೇ ಇನ್ನಷ್ಟು 
ಹಿಗ್ಗಿ ಸಬೇಕಾಯಿತು. (ಮುಗಿತು. ೩೦). [ಸಂ.] 

ಭ್ರಮರ (ನಾ). ೧. ದುಂಬಿ; ಭೃಂಗ; ಅಳಿ; “ದುಲ್ಲಟ. 
ಮುಯ್ಯಾರಡಿಯೆಂದೆಲ್ಲಿಯುಮುಲರುಣಿಯುಂ ತಾಂ ಬಲ್ಲವರಿಂ ಭ್ರಮರ 
ಮಕ್ಕುಂ ” (ಕ06- ೬೪) ; ಕಮಳವಿಮೋಹದಿನೀ ನಿನ್ನ ಮೊಗಕ್ಕೆ ಅಗುವುದು 
ತೊಅಕಿವುದಾ ಸರಸಿಜಮಂ ಭ್ರಮರಂ (೪0೫. ೩-೬): ತಂದೆ ಜಿನೇಂದ್ರ 
ಪಾದಕಮಲಭ್ರಮರಂ ಜನವಲ್ಲಭೇಂದ್ರಂ (684. ೨-೪4); ಭ್ರಮರಂಗೆ 
ಪರಿಮಳದ ಬಂಡುಂಬ ಚಿಂತೆ (4ನ. ೩೬೪). ೨: ಕುಂಬಾರನ ಚಕ್ರ; 
ತಿಗುರಿ. ೩. ಕಾಮುಕ: ವಿಟ. ೪. ಮೋಡಗಳ ಘರ್ಷಣೆಯಿಂದ 
ಉಂಟಾಗುವ ಬೆಳಕು : ಮಿಂಚು; “ ಮಿಂಚು ಭುಜಂಗ ಕಾಮುಕ: 
ಮಧುವ್ರತ ಭ್ರಮರಾಂಕಿತಂ * (ಕಾಕ. ಎ). ೫. ತಲೆ ಸುತ್ತುವಿಕೆ: 
ತಲೆ ತಿರುಗುವುದು. ೬. ಬುಗುರಿ. ೭. [ಕಾಮಶಾ]ಸಂಭೋಗದಲ್ಲಿ 
ಒಂದು ವಿಧ: ಅಲ್ಲಿ ಪುರುಷನ ಲಿಂಗದಲ್ಲಿ ತನ್ನ ಯೋನಿಯಂ ಸಿಕ್ಕಿಸಿ 
ಪುರುಷನು ಎರಡು ಕಾಲಂ ನೀಡಿ ಮಲಗಿರೆ ಬುಗುರಿಯಂತೆ ಪದ್ಮಾಸನಂಗಳ 
ಮಾಡಿ ತಿರುಗುತಿರ್ಪದು ಭ್ರಮರೆವೆಂಬುದು (ಕವಂಕಾ, ೩). ೮. 
[ನಾಟ್ಯ] ಸ್ಥಿರಹಸ್ತ ಮೊದಲಾದ. ಮೂವತ್ತೆರಡು ಬಗೆಯ ಅಂಗ 
ಹಾರಗಳಲ್ಲಿ ಒಂದು; p ನೂಪುರ, ವಿಕ್ಷಿಪ್ಪಕ, ಅಲಾತ, ಆಕ್ಷಿಪ್ತ- 
ಉರೋಮಂಡಲ, ನಿತಂಬ, ಕರಿಹಸ್ತ, ಕಟೇಲಿನ್ನ ಎಂಬ ಕರಣ 
ಗಳನ್ನು ಕ್ರಮವಾಗಿ ಪ್ರಯೋಗಿಸುವಿಕೆ; ಸಲೆ ನೂಪುರ ವಿಕ್ಷಿಪ್ತಕ 
ಮಲಾತಮಾಕ್ಷಿಪ್ತವೆಸೆವುರೋಮಂಡಲಮುಂಂ ನೆಲೆಗೊಂಡ ನಿತಂಬಂ ಕೇಳ್‌ 
ಲಲನೇ ಕರಿಹಸ್ತಮಂಂ ಕಟೇಛಿನ್ನಾಖ್ಯಂ ಇಂತೊಪ್ಪುವೆಂಟುಕರಣಮಂಮಂ 
ತವೆ ಮಾಡಿದೊಡಂಗಹಾರಮೆನಿಕ್ಕುಂ ಸಂತತ ಭರತಾಗವಸಿದೊಳ್‌ ಕಾಂತೇ 
ಕೇಳ್‌ ಭ್ರಮರಮೆಂಬ ಪೆಸರಂ ತಾಳ್ಗುಂ (ಉಸ್ಮರಂ- ೩-33). ೯. ಹತ್ತು 
ಬಗೆಯ ಭೌಮಮಂಡಲಗಳಲ್ಲಿ ಒಂದು; ಚಂದದ ಶಕಟಾಸ್ಮಮಪ 
ಸ್ಕಂದಿತವೆಡಪಾದದಿಂದೆ. ಬಲದಿಂ ಭ್ರಮರಂ ಸ್ಕಂದಿತಮದು . ಐಾಮಂ. 
ಬಲದಿಂದಂ ಶಕಟಾಸ್ಯವೆಡದಿ ಚುಷದ ಗತಿಯಂ ಬಲಪಾದಂ. ಭ್ರಮರಮನೆಡ 
ಗೆಲಪಾದಂ ಸ್ಯಂದಿತಾಖ್ಯಮಂ ಸಮೆಯಲೊಡಂ ೮ ಕೇಳ್‌ ಭ್ರಮರ[ದ] 
ಮಂಡಲಮೆಂಬೀ ಪೆಸರನುಂತು ರಂಜಿಸಿ ತೋರ್ಕುಂ (ಉಸ್ಮರಂ- ೪-೩), 

[ಸಂ.) 

ಭ್ರಮರಕ (ನಾ). ೧. ಧುಯಿ; ಭ್ರಮರ : ಆಸುನಯದಿನೆಇಗಿದಳ ಸೀತೆ 
ನಗುವಿನಂ ಭ್ರಮರೆಕಂ ಭೃಮರ್ದಭ್ರಮರಕವುಂ (ಕಂಣನ, ೬-೪೧). 
ವಿ. ಮುಂದಲೆಯ ಗುಂಗುರುಕೂದಲು ಮುಂಗುರುಳು : 
* ನೊಸಲನಲಿದ ಕುರುಳ್‌ ಭ್ರಮರಕಮೆಂಬುದು "(ಕಾಯು ೮೭೬೭೭) ; 

ಖಂಡೇಂದುಭಾಲಸ್ಮಲಾಗ್ರಮುಮಂ ಶಾಗೆ ಚಳಲ್ಲಸದ್ಭ ,ಮರಕಂ ಸಂಭೋಗಿನೀ 


ಪ್ರಾಂತದೊಳ್‌  ಸಮಸತ್ತ್ವಂಬಡುವಂತಿರಾಯ್ಡು ಸುರತಪ್ರಾರಂಭ 
ಕೋಳುಹಳಿಂ (ಉನ್ಮಸಾ: ೬೫); ಬಾಷ್ಟಸರಿದ್ದಾ ,ಲಗ್ನಕೀರ್ಣಭ್ರಮರಕ 
ಮಮ್ಮತಾಪಂಂಡುಗಿಂಡ್ಕ್ಟ್‌ಲಂ . . . ವೃಥಾನಲ್ಪಸಂಕಲ್ಪಚಿತ್ತಂ ವಬಸುಕಿ 


ರ್ವಾಲಸ್ಮ ಭಾವಂ ನೆಗಳ್ಜಿರೆ ವಿರಹಾಕ್ರಾಂತೆ ತತ್ಯಾಂತೆಯಿರ್ದಳೀ (0೩8. 
ಓ-೬)- ೩. ನೀರಿನ ಸುಳಿ, ಆವರ್ತ. ೪. (ಸುತ್ತು ತಿರುಗುವಾಗ) 
ಮೊರೆಯುವ ಬುಗುರಿ. [ಸಂ.] 

ಭ್ರಮರಕೀಟ (ನಾ). ಕಣಜವ ಹುಳು: "ಭ್ರಮರಕೀಟನ್ಮಾಯ' 


ಬಯ' ಪರಾ, 
[ಸಂ.] 


ಭ್ರಮರಕೀಟನ್ಕಾಯ 


ಭ್ರಮರಕೀಟನ್ಯಾಯ (ನಾ). ಕಣಜದ ಹುಳಂವಿನ ಗೂಡಿನಲ್ಲಿರುವ 
ಯಾವುದಾದರೊಂದು ಹುಳುವು. ಕಣಜವು ಬಂದು ತನ್ನನ್ನು 
ಚಂಚ್ಚುವುದೆಂಬ ಭೀತಿಯಿಂದ ಸದಾ ಅದನ್ನೇ ನೆನೆಯುತ್ತಿದ್ದೂ, 
ಕೊನೆಗೆ ಕಣಜದ ಹುಳುವಿನ ಆಕಾರವನ್ನೇ ಪಡೆಯುವ ದೃಷ್ಟಾಂತ: 
ಭ್ರಮರಕೀಟನ್ಯಾಯದಂದದಲಿ ನೀನೊಲಿಯೆ ತೃಣ ಪರ್ವತವು ಪುಸಿಯೇನು. 
(ಶಂಕಾ, 10) ; ಶಿಮಗಮವು ಭ್ರಮರಕೀಟನ್ಯುಯದಿಂದ ಶಿವ ಜೀವೈಕ್ಯ 
ವನ್ನು ಪ್ರತಿಪಾದಿಸುತ್ತದೆ (1೩. ೬ಬ)... [ಸಂ.] 

ಭ್ರಮರವಎಲಸಿತ (ನಾ). ೧. ತುಂಬಿಯ ಲೀಲೆ.-ವಿಲಾಸ ; ತುಂಬಿಯ 
ಹಾರಾಟ. ೨. [ಛಂದ]ಪ್ರತಿಯೊಂದು ಸಾಲಿನಲ್ಲೂ ಹನ್ನೊಂದು 
ಅಕ್ಷರಗಳುಳ್ಳ, ತ್ರಿಷ್ಟುಪ್‌ ಛಂದಸ್ಸಿಗೆ ಸೇರಿದ ಒಂದು ವೃತ್ತ; 
ಪ್ರತಿಯೊಂದು ಸಾಲಿನಲ್ಲೂ ಮಗಣ. ಭಗಣ.. ನಗಣ, ಲಘು. 
ಮತ್ತು ಗುರು -ಹೀಗೆ ಗೊನಿಯಮವುಳ್ಳ ವೃತ್ತ ; ಏಮಾತುರ್ವೀ 
ಶಶಿ ದಿವಿಜ ಲಗಂ ತಾಮೆತ್ತಂ ಬಂದಿರೆ ಯಶಿ ಚತುರೋದ್ದಾಮಂ 
ವೃತ್ತಂ ಘನಜಘನಯುಗೇ ನಾಮಂ ಶ್ರೀಮದ್ಭ )ಮರವಿಲಸಿತಂ 
(codons: ೨-೦೨೦), [ಸಂ.] 

ಭ್ರಮರವೃತ್ತಿ (ನಾ). ೧. ನಾನಾ ಬಗೆಯ ಹೂವುಗಳಿಂದ ರಸವನ್ನು 
ಸಂಗ್ರಹಿಸುವ ದುಂಬಿಯ ಕೆಲಸ ; ತೊಟ್ಟು ಹನಿ ರಸಕ್ಕಾಗಿ ಹುಡು 
ಕುವ ಹುಚ್ಚು ಹಿಡಿದಿಹ ಹುಳಕೆ ಭ್ರಮರವೃತ್ತಿಯ ಬಿಡಿಸಿ ನುಗ್ಗಿಸು ಒಳಕೆ 
ಬೆಳಕಿನ ಕಳಕೆ (ಶೃರಕ- 0-09). ೨. ಚಾಂಚಲ್ಯ ; ಅಸ್ಥಿರಪ್ರವೃತ್ತಿ: 
ಮೊದಲಿನಿಂದಲೂ ಬಲ್ಲೆ ನಿಮ್ಮಾ ಭ್ರಮರವೃತ್ತಿ, ಎದುರಿಗಿರುವ ಹೂವಿ 
ನಿಂದ ಸೆಳೆಯಲ್ಬಟ್ಟು ಅದರಲ್ಲಿಯೇ ರಮಮಾಣನಾಗುವುದು (ಸತು. 60). 

[ಸಂ.) 

ಭ್ರಮರಹಿತ (ನಾ). ೧. ದುಂಬಿಗೆ ಅನುಕೊಲವಾದುದು.--ಹಿತವ 
ನ್ನುಂಟುಮಾಡುವುದು. ವಿ. ಭ್ರಾಂತಿ ಅಥವಾ ತಪ್ಪುಕಲ್ಪನೆ ಇಲ್ಲ 
ಮದು; ಯಥಾರ್ಥಜ್ಞಾನವುಳ್ಳುದಂ. ೧, ೨: ಭ್ರಮರಣಿತಂ 
ವೈಭಾತಿಕಸಮಾರನೆಸಗಿದುದು ಪೋಲ್ತು ಸುವಿಧಿಯ ಬಗೆಯಂ [OS 
0೬-೩) ; ಭ್ರಮನಹಿತಾಮೋದಪ್ರದ ಸುಮನೋಗಣಹೃದ್ಧಂ . ... 
ನೀತಿ ಸುರಮ; (mete. ೧೩-೦೬) - 

[ ಸಂ. ( ಭ್ರಮರೆ 4. ಹಿತ: ಭ್ರಮ * ರಹಿತ )) 

ಭ್ರಮರಾಳಕಿ (ನಾ). ದುಂಬಿಯಂತೆ ಕಪ್ಪಾದ ಮುಂಗುರುಳುಳ್ಳವಳು: 
ಲೀಳೆಯೊಳೆ ತಾಮೆ ನಡೆಪದ ಕೇಳೀವನಲತೆಗಳಂ ನಿರೀಕ್ಷಿಸಿ ಸುಯ್ದಾವಾಳ 
ವಳಯಂಗಳಂ ಭ್ರ ಮರಾಳಕಿಯರ* ಬಾಷ್ಟವಾರಿಯಿಂ ಪೂರಿಸಿದರ್‌ (ಶೃತ್ವಪು- 
04-0): [ ಸಂ. ಭ್ರಮರಾಲಕೀ ] 

ಭ್ರಮರಿ (ನಾ). ೧. ಹೆಣ್ಣುದುಂಬಿ. ೨. ಬುಗುರಿ: ವಾಯಸದಂತೆ 
ನೋಡು ಬಕನಂತಿರೆ ಮಲ್ಲನೆ ಮೆಟ್ಟು ಕಚ್ಛಪೋಪಾಯವಡಂಗು[ಶಾಕಾ 
ನಿಲ್‌ ಭ್ರಮರಿವೊಲ*[ಕಾ೫ಂ- ಯೊಳ್‌]ಭ್ರಮಿಯಂತಿರೆ ಬೆಚ್ಚರಾಗು (8ನ. 
೨೩೦ ಕ್ರಯೋ ; ಇನ್ಕಾನ. 93 ನೋ). ೩. ಸುತ್ತುವುದು; ತಿರುಗು 


ವುದು; 'ಭ್ರಮರಿಗುಡು', 'ಭ್ರಮರಿಗೊಳಿಸು' ಪರಾ. ೪. ಸುತ್ತಿ 
ಸುವುದು; ತಿರುಗಿಸುವುದು: (9- ೫. [ಯೋಗ] ಪ್ರಾಣಾ 


ುಂಭಕದಲ್ಲಿನ ಒಂದು 
ಸೀತ್ಕಾರಿ ಸೀತಳ ಭಸ್ವಿಕೆ 
ೇವಲವೆಂ ಕವ್ಪಕಾರಂಗಳಂ (೭6೪. 
ಮಾರ್ಗ ಆಕಾಶಚಾರಿಗಳಲ್ಲಿ ಒಂದು ; 8 "ಅತಿ 
ಕಾಲನ್ನಿರಿಸಿ [ಕುಂಚಿತಪಾದವನ್ನೆ ಶ್ರಿ] 


0೬). ೬. [ನಾಟ್ಯ] 
ಕ್ರಾಂತಚಾರಿಯಂತೆ ... 
ತ್ರ್ಯಸ್ರಾಕಾರದಲ್ಲಿ ತೊಡೆಯನ್ನೂ ಮೇಲಕ್ಕೆತ್ತಿ ಇನ್ನೊಂದು ಕಾಲಿನ 
ಆಂಗಾಲಿನಿಂದ ಸುತ್ತುವುದು” (ಉಸ್ಮರಂ- ೩೦೯ ಗವ್ಮನಣಂ) : ನೇವಣೆ 


೬೭೮೪೮7 


10 


ಭ್ರಮ್ಮಿ 


ಕರಣ ಭ್ರಮರಿಗಳನಣ್‌ದು ತರುಣಿ ರಂಗಸ್ಥಲದಲಿ ನರ್ತಿಸಿದಳು (ಹರಸ. 
೪-೪೪); ಅತಿಕ್ರಾಂತಚಾರಿಯಂ. ಸಮೆದತಿತ್ರ್ಯಸ್ರದಿನೂರುಮೂರ್ಧ, ವರ್ಶನ 
ಮಾಗಲ್‌ ಸತಿ ಕೇಳ್‌. ಮತ್ತೊಂದಂ ಪದದ ತಲದಿನುಜ! ಕಿರುಪುಗೆಯ್ಕೈ 
ಭ್ರ ಮರಿಯೆನಿಕ್ಕುಂ (ಕಾೌ್ಮಕಃ- ೬-೩೨). ೭. ಒಂದು ಬಗೆಯ ವಿದ್ಯೆ: 
ಪ್ರಜ್ಞಪ್ತಿ ಕಾಮರೂಪಿಣಿ . . - ಭ್ರ[ಜ೫೦, ಭ್ರಾ]ಮರಿ ಆಭೋಗಿನಿಯೆಂ 
ಬಿವು ಮೊದಲಾಗೆ ಕುಲವಿದ್ಯೆ ಜಾತಿವಿದ್ಯೆ ಸಾಧಿತವಿದೈಗಳೊಳ್‌ ಸಂಪನ್ನ 
ನಾಗಿರ್ದು (ಕಾಫು. ೦೬), [ ಸಂ. ಭ್ರಮರೀ ] 

ಭ್ರಮರಿಗುಡು (ಕ್ರಿ). ವರ್ತುಳಾಕಾರವಾಗಿ ಸುತ್ತಾ, - ತಿರುಗು : 
ಭ್ರಮರಿಗುಡುತ್ತೆ. ಕಂತುಕಮನಂಗನೆ ಪೊಯ್ಯಲಲಾತಚಕ್ರದಂತಮರ್ದಿರೆ. 
ಸೇಡು ವೃತ್ತತೆಯೊಳಂಗನೆ ಮಧ್ಯದೊಳೊಪ್ಪತ್ತಿರ್ದಳುತ್ತಮಪರಿದೇಷ 
ಮಧ್ಯದ ಶಶಾಂಕಕಳಾಕೃತಿಯಂತೆ (ರಃಕು. ೦೨-೩೦). 

[ ಭ್ರಮರಿ 4 ಉಡು (ಆ ಕೊಡು, ) ) 

ಭ್ರಮರಿಗೊಳಿಸು (8): ವರ್ತುಳಾಕಾರವಾಗಿ ಸುತ್ತಿಸು: ತೂಗಿ 
ತೊನೆವ ನಳಿತೋಳ್ಗಳ ಕಂಕಣದ ರುಂಕಾರಂ ಭ್ರಮರಮಾಲೆಯಂ ಭ್ರಮರಿ 
ಗೊಳಿಸೆಯಂಂ (ನಂಥ. ೭-೦೦ ನ). 

[ ಭ್ರಮರಿ .; ಕೊಳ್‌, - - ಇಸ್ಯು) 

(ನಾ). ಹೆಣ್ಣುದುಂಬಿಯ ರೋಂಕಾರ. - ಮೊರೆತ ; 

ತಸ; ಹೇಮನಳಿನೀಶ್ರೀಸಂಗೆಯಂ ನೋಡಿ ನಾಡೆ ಮನಂ. 


ಭ್ರಮರೀಗೀತ 


ಳಿತಮತ್ಸಾ ಸಾಂಗೆಯಂ ಗಂಗೆಯಂ (ಉಂಪು. 
೨೦-೫೪). [ಸಂ.) 
ಭ್ರಮಾಂತುಕ ? (ನಾ). ಸಾಮಾನುಗಳನ್ನು ಹೊತ್ತಿಕೊಂಡು 


ಊರೂರು ಶಿರುಗುತ್ತ ವ್ಯಾಪಾರ ಮಾಡುವವನು ; ಸಂಚಾರೀ 
ವ್ಯಾಪಾರಿ (?) : ಲಕ್ಷ್ಮಣೇಶ್ವರದೇವರ ಆಂಗಭೋಗಕ್ಕಂ ನಿವೇದ್ಯಕ್ಕಂ 
ಚೈತ್ರಪವಿತ್ರಾದಿಗಳ್ಳಂ ೧ x ವಿಲ್ಲಿ: ತಳೆದೊಕ್ಕಲುಂ ಪೊಅಗಣ 
ಭ್ರಮಾಂತುಕರುಂ ಮಾಜ್‌ದ ಸೀರೆಗಂ ಅಡಕೆಗಂ ಪೊಂಗೊಂದು ಸಲೆ 
ವೀಸಮಂ ಆಯಂ ಮಾಡಿಬಿಟ್ಟರು (136. 0-0-6; 107): (?] 

ಭ್ರಮಾಳ (ನಾ). [ಸಂಗೀತ]. ಒಂದು ರಾಗದ ಹೆಸರಂ : ನರ್ತಕಿ ಕಕುಭ 
ಷಡ್ಜಕೌಶಿಕೆ ಭ್ರಮಾಳ ಪಂಚಮಭ್ರಮಾಳ ಪಂಚಮಗಾಂಧಾರ ರೂಪ 
ಸಾಧಾರಣವೆಂಬೇಳು ಸಪ್ತೆಸಾಧಾರಣಜಾತಿಯಿಂದಾದ  ರಾಗಂಗಳು 
(ott. ೦೮೭೩). 1?] 

ಭ್ರಮಿ; (ನಾ): ಭ್ರಮೆಯುಳ್ಳವನು ; ನಿಶ್ಚಯಜ್ಞಾನವಿಲ್ಲದವನು : 
ಭ್ರಾಂತನಾದವನು: ವಾಯಸದಂತೆ ನೋಡು ಬಕನಂತಿರೆ ಮೆಲ್ಬನೆ ಮೆಟ್ಟು 
ಕಚ್ಛಪೋಪಾಯದಡಂಗು[ಕಾಣಂ- ೧] ನಿಲ್‌ ಭ್ರಮರಿವೊಲ್‌ [ಕಾಕಾ 
ಯೊಳ್‌) ಭ್ರಮಿಯಂತಿರೆ ಬೆಚ್ಚೆರಾಗು (ತನುರ- ೨೩೦ ಶ್ರಯೋ, ಉಪ್ಕಾನ. 
ಇ ನೋ); ಭ್ರಮಿ ನಾನು ಭ್ರಮರ; ನಿಃಶಂಕ ನೀನು. ಈ ಜಾತಶಂಕಿ 

ಸ್ನ ಶಮಿಯಾಗಿ ಶಮಿಸಿ, ನೀನಾಗಿ ಹೊಸೆದು ಹೊತ್ತಿಸಿದೆ ಬೆಂಕಿಯನ್ನು 
(ಷ್ಮದಸ- ೨೨-೪)- ಸಂ. ಭ್ರಮಿನ್‌] 

ಭ್ರಮ್ಮಿ (ನಾ). ೧. ತಿರುಗುವುದು ; ' ಅಲೆಯುವುದು : ಭ್ರಮಣ : 
*“ಭ್ರಮಃ, ಭ್ರಮೀ-೨ ತಿರುಗುವಿಕೆ, ಸುತ್ತುವಿಕೆ” (ಸಿರ್ಯಾಂತಿ, ೩೫೭). 
೨. ಮಂಡಲಾಕಾರವಾಗಿ ಸುತ್ತುವುದು. ೩. ಸೈನ್ಯದ ಮಂಡಲಾ 
ಕಾರವಾದ ರಚನೆ: ಚಕ್ರವ್ಯೂಹ: ಅಳಿದುಳಿದ ರಿಪುವಾಹಿನೀಭ್ರಮಿಗಳು 
ಪರೆದುವೆಣ್ಣೆ ಸೆಗಳ್ಳೆ (ಕೈಬಣ- 24-4). ೪: ಒಂದು ನಿರ್ದಿಷ್ಟವಾದ 
ಸಂಖ್ಯೆಯ ಆಳಂ. ಕುದುರೆ, ರಥ ಮತ್ತು ಆನೆಗಳನ್ನು ಹೊಂದಿ 
ರುವ ಸೇನೆ: ನೂಜಾಳಿಗೊಂದು ಹಯವಿರುತಿರ್ಪದಾ ಹಯಂ ನೂಲ. 
ಕಮುಶಿಸುದು ಮೇಣೊಂದು. ರಥಮಾ ರಥಂ ನೂಕಿಭಮೊಂದಿರ್ಪು 
ದಿಂತಿಭ ಸಹಸ್ರಮಿರೆ ಭ್ರಮಿಯೆಂದೆನಿಸಿಕೊಳ್ತುದು (ಕೈಖಿರಾ- 3೦-೪). 


1 
| 
| 
| 


ಭ್ರಮಿತ ೬೮೦೦ ಭ್ರಷ್ಟ 
೫. ಸುಂಟರಗಾಳಿ. ೬. ನೀರಿನ ಸುಳಿ; ಜಲಾವರ್ತ. ೭. ಕುಂಬಾರನ ೬ ಗ್ರಾಸಮಾತ್ರಮಿಲ್ಲಾಯ್ತೆ ಸೂರ್ಯಮಿತ್ರಸ್ವಾಮಾ ಉಖುರಾ ೨-೩.) 


ಚಕ್ರ; ತಿಗುರಿ- ೮. ತಪ್ಪೆ: ದೋಷ. ೯. ಚರಕಿ: ಯಂತ್ರ: 

ಕಡೆತದ ಯಂತ್ರ. [ಸಂ.) 

ಭ್ರಮಿತ (ಗು). ೧. ಸುತ್ತಿಸಿದೂ ತಿರುಗಿಸಿದ : ನೀಳ್ತೆಗುರ್ದಿಸೆ ಬ: 
ಭ್ರಮಿತಾಭ್ರ ವಿಭ್ರಮಗದಡಂ ಕೌರವ್ಯರಂ ತಿಂದ ರಕ್ಕಸನೋ ಈತನೊ 
ಭೀಮಸೇನಂ (ಗಣಾಯು* ೬-೩). ೨. ಹರಡಿದ; ಪ್ರಸರಿಸಿದ : ಅಮಿತ 
ಕರುಣಾಮೂರ್ತಿ ದಶದಿಗೃ )ಮಿತಕೀರ್ತಿಯುದಾರಧೀರಂ (0ಸಫು. ೦-೩). 
(ನಾ): ೩. ಭ್ರಾಂತಿಯನ್ನು ಹೊಂದಿದ ವ್ಯಕ್ತಿ: ಕೂಡಲಸುಗನ 
ಯದ ದ್ವಿಜರೆಲ್ಲಾ ಭ್ರಮಿತರು (೧೩ರ. ೫೯೪); ಹಿಂಗದಾಲೋಕಂಗಳುಂ 
'ಭ್ರಮಿತಂಗಳಪವಿತ್ರಂಗಳುಪತಾಪಂಗಳಾವಾಸಂಗಳು (ಪು: ೪೦-೩೪). 
೪. [ನಾಟ್ಯ] ಪ್ರತ್ಯಂಗಾಭಿನಯದಲ್ಲಿ ಐದು ಬಗೆಯ ಮುಂಗೈಯ 
ಭೇದಗಳಲ್ಲಿ ಒಂದು; ಮುಂಗ್ಗೆ ಯನ್ನು ಸುಶ್ತಿಸುವುದು (ಉಸ್ಕಕೊ. ೨೬೪ 
ಗದ್ಮಾನುವರ):ಪ್ರಕಟ ನಿಕುಂಚಿತಮಾಕುಂಚಕ ಚಲಮುಂ ಭ್ರಮಿತ.ಸಮರಳುಂ 
ಪರಿಣತಿಯಿಂ ಸಖ ಕೇಳ್‌ ಮಣಿಬಂಧಂ ಕೌತುಕದಿಂದೈದುಂ ವಿಭೇದದಿಂ 
ರಂಜಿಸಿಗುಂ (ಉಸ್ಕರಂ, ೨-೦೩೦). [ಸಂ.] 

ಭ್ರಮಿಯಿಸು “ಭ್ರಮಿಸಂ' ನೋ, 

ಭ್ರಮಿಷ್ಯ (ನಾ): ಬುದ್ಧಿಯು. ಹತೋಟಿಯುಲ್ಲಿಲ್ಲದವನು : ಹುಚ್ಚೆ: 
ಆ ವನದ ಭವ್ಯವಾದ ದರ್ಶನವನ್ನು ಬಿಟ್ಟುಕೊಟ್ಟು ಭ್ರಮಿಷ್ಮನಂತೆ ಆಕಾಶ 


೬. ಭವಾಳಿಯಲ್ಲಿ ತಿರುಗು; ಸಂಸಾರೆಚಕ್ರದಲ್ಲಿ ತೊಳಲು : 
'ತ್ಲೈಕಂಠಕನುಂ ರತ್ನಾಯಂ ಸಂಸುರದೊಳ್‌ ಭ್ರವಿ 
ಮಹಾಬಲ ಅತಿಬಲರೆಂಬ ಅಸುರರಾಗಿ ಪುಟ್ಟಿ (ಇಾವೂಂಫು- ೨. ಸಮನಿಸಿದ 


ನಿಷ್ಪಸಂಯೋಗಮನಿಪ್ಪ . ವಿಯೋಗಮಂ ಚತುರ್ಗತಿಗಳೊಳಂ ಭ್ರಮಿಯಿ! 
ಶೈಕೊಳ್ಳುಂ (ಕಣವೂ: 9-03೭). [ಭ್ರಮ + - ಇಸು 

ಭ್ರಮೆ (ನಾ). ೧; ಇದ್ದುದನ್ನು ಇದ್ದ ಹಾಗೆ ಗ್ರಹಿಸದೆ ಬೇರೆ 
ರೀತಿಯಲ್ಲಿ ಗ್ರಹಿಸುವುದು; ವಸ್ತೂಸ್ಥಿತಿಗೆ ವ್ಯತಿರೆಕ್ತವಾದ ಜ್ಞಾನ; 
ಭ್ರಾಂತಿ : ಈ ಮನದ ಭ್ರಮೆಯನೆಲ್ಲದ ಮಣಿಸಿ ನಿಮ್ಮ ಶರಣರಿಗೆ 
ಶರಣೆಂಬುದ ಕರುಣಿಸಿ (೨85-3೩6); ಭಾವವಿಲ್ಲದ ಭ್ರಮೆಯ ಭ್ರಮಗೊಳಿಸಿ 
ಭಾವಕ್ಕೆ ತಂದಾತ ನಮ್ಮ ಬಸವಯ್ಕನು (ಸೀಂತ, ಕ. ೬-೪); `ಅವ' 
ಯನ್ನು ಮತ್ತಡ್ಟು ಉಲ್ಬಣಗೊಳಿಸುವ ಘಟನೆಯೊಂದು. ನಡೆಯಿತು 
(ಕರಕ. 60). ೨. ಹುಚ್ಚು; : ಉನ್ಮಾದ: ಅಳಲೆಕಾಯಿ, 
ಪರ್ಪುಟಕ , , . ಕಷಾಯ ಹಾಕಿ ಶೋಧಿಸಿ ದ್ರಾಕ್ಷಿಹೆಣ್ಣು ಹಾಕಿ ಕೊಡಲು 
ಪ್ರಲಾಪ: ಮೂರ್ಛೆ, ಭ್ರಮೆ , . . ಪೈತ್ಯಜ್ವರ ಮಾಣುವುವು (ಗಳನ, 6೨). 
೩. ಮೋಹ: ವಾಂಛೆ: ಅಕ್ಕರೆ. . [ಸಂ. ಭ್ರಮೆ] 

ಭ್ರಮೆಗವಿ (ಕ್ರಿ ಭ್ರಾಂತಿಯು ಆವರಿಸು : ದಿಕ್ಕು ತೋಚದಂತಾಗು ; 


ಎವೆಯವನಿಕ್ಕದೆ ನೋಡುತಂ ಭ್ರಮೆಗದಿದೆದೆಗಳುಅ? ರುಲ್ಲೆಸುತ್ತೆ (004: 


ಭ್ರಮೆ 


ವನ್ನು ನೋಡುತ್ತ ಕುಳಿತುಕೊಂಡಿದ್ದನು (ಕಗದ್ಯ- 11: 30); ಭ್ರಮಿಷ್ಯರಂತೆ ©). [ಭ್ರಮೆ 4 ಕವ] 
ಅಲೆಯುವ ಅವರ ಜೀವಕ್ಕೆ ಯಾವ ತೊಂದರೆಯೂ ಬಾರದಿರಲಿ | ಭ್ರಮೆಗೊಳ್‌ (ಕ): ದಿಗ್ಭ್ರಾಂತವಾಗು : ಕಕ್ಕಾಬಿಕ್ಕಿಯಾಗು ; 
(ರೂರಸು 083), [ಸಂ-) ಭಯಂಕರ ಭ್ರಮೆಗೊಂಡಿತ್ತು ಮಂತ್ರ ತಂತ್ರ (ಎ೫5. 60), 


ಭ್ರಮಿಸು, ಭ್ರಮಿಯಿಸು. (ಕ್ರಿ) ೧. ಅಲೆದಾಡು; ಸುತ್ತಾಡು 
ತಿರುಗಾಡು : ಭ್ರಮರದಂತೆ ಕುಸುಮಮಂಜರೀರಂಜಿತಲತಾಭವನಂ 
ಗಳೊಳ್‌ . ಭ್ರಮಿಸಿಯುಂ (ರಂತೂ, ೩೪): ಓರೊಮ್ಮೈ ಸುರಭಿ 
ಪರಿಮಳೋದ್ಲುರಿಸ್ಲೇರ  ಕುಸುಮಮಂಜರೀನಿಕರಭರೆವಿನತಲತಿಕಾಗೃಹಂ 
ಗಳೊಳ್‌ ಭ್ರಮರಮಿಥುನಡಂತೆ ಪುಷ್ಪಾಪಚಯದಿಂ ಭ್ರಮಿಸಿಯುಂ (ತಂದ್ರು. 
4-೨೪ €); ಸರಸಿಜದೊಳ್ಳೆ ಘಮಿಸುವ. ಮಜ್‌ದುಂಬಿಗಳೆ ವೃಂದಮಂ ಕೂಡಿ 
೨, ಆಸೆ. ಪಡು; 


26 


ಕೊಂಡೆಳವೆಲರ್ಬಂದುದು (ಕ್ಕ ಬರಾ ೪-3): 
ಮರುಳಾಗು ; ಮೋಹಗೊಳಳ್ಳಿ : ರೆ ಸಕಲವಿಷಯಂ 
ಗಳಿಗೆ ಭ್ರಮಿಸುವುದೆ (ಅದನ. 63-8೨); ಭ್ರಮಿಸಿ ಮಗಳಂ ಹರಿಣರೂಪದಿ 
-ರಮಿಸುವಾ ನೀರೇಜಭವನಂ ನಿಮಿಷದಲಿ ಹರಿಸಿದನತಿ ಮ್ಹಗವ್ಯಾಧರುದ್ರನಲಃ 
(೯44. ೩೪-16): ಇಂತು ಯೋಜಿನಗಂಧಿಯುರೆ ಬೇಟೆಗೆ ತಂದು ಶಂತನಿವಳಂ 
ಕಂಡು ಭ್ರಮಿಸಿ ಕರೆಯಲ್ಲೆ (ಸಂತ. ೩೪೯): ೩. ಭ್ರಾಂತಿಗೆ ಒಳಗಾಗು: 
ಸರಿಯಲ್ಲದುದನ್ನು ಸರಿಯೆಂದು ತಿಳಿದುಕೊಳ್ಳು: ತಪ್ಪಾಗಿ 
ಭಾವಿಸು: ಭ್ರಮಿಸಿ ಸಸಿನೆ ಇದ್ದಂತಿರ್ದು ತುಂಬಿರ್ದಸಮಸಭೆಯೊಳು 
ಆಂಜದಿರುಯೆನುತೊಸೆದು ನೀಡುತ ಹಿಡಿದುದೇನೆನಲು 
ರೋಕಖೆಬುದು ವರ್ಣಧರ್ಮವನೌಕಿ ನಡೆವುದು ವೈದಿಕಕೆ 


ತಪ್ಪಿ ನಡೆದರೆ 'ಭ್ರಮಿಸುವ! 


(ಏಸಪು- 29-4): 
ನಾವಾಕೆವಾಳರು (ಕುವ್ಮಾಲ್ರೋ 
05-88): ಕೆಟ್ಟದ್ದನ್ನು ಒಳ್ಳೆಯದೆಂದು ಭ್ರಮಿಸುತ್ತೇವೆ. (1623. 64). 
೪. ದಿಗ್ಭ್ರಮೆ ಹೊಂದು ; ತಬ್ಬಿಬ್ಬಾಗು : ವ 
ಸುಮ್ಮನಿರ್ಪ. ಹರಿಯಂ ಕಂಡು ಕ್ಷಮಿಸಿ ನುಡಿದಂ (40ಫು. ೩೩-! 
ಅರಸರ ಗೆಲ್ಲ ನಾದರೂ ಒಮ್ಮೆಯೂ ಕಾರ್ಯಮಂ 
ಭ್ರಮಿಸಲಿಲ್ಲ (ತಂಡ್ರ ಸ, 80-3), ೫. ಬೆರಗಾಗು : ಅಚ್ಚರಿಗೊಳ್ಳು. ತ 
ಅದೇ ತೆರನಾದ. ತಪಸ್ಸನ್ನು ಆಚರಿಸುತ್ತಿದ್ದ ಉಯಷಿಗಳೊ. ಯೋಗಿಗಳೂ 
ಪಾರ್ವಶಿಯ ಉಗ್ರತಪಸ್ಸನ್ನು 


ಭ್ರಮಿಯಿಸು : "೧. 


ಕಂ: 


[ಭ್ರಮೆ 4 ಕೊಳ್ಳಿ) 
ಭ್ರಮೆಗೊಳಿಸು (ಕ್ರಿ). ಭ್ರಾಂತಿಯನ್ನುಂಟುಮಾಡು : ದಿಕ್ಕು ತೋಚ 
ದಂತೆ ಮಾಡು: ಅಮರಾಧಿಪನ ವಂಚಿಸಿ. 'ಸುರನಿಕರವ. ಭ್ರಮಗೊಳಿಸಿಯೆ. 
- »» ಕಾಡುತಿಹನು (ಕ್ಯೂಂ. ೬-೬). [ಭ್ರವೆ: 


ಭುಮೆಗೊಳ್‌' -- - ಇಸು] 
ಭ್ರಷ್ಟ (ಗು). ೧. ಕೆಳಗೆ ಬಿದ್ದ: ೨. ದಾರಿತಪ್ಪಿದ; ಪತಿತ್ಕ 


೩. ಧರ್ಮವನ್ನು ಬಿಟ್ಟಿ; ಧರ್ಮಹೀನವಾದ : ಇಷ್ಟಲಿಂಗದಲ್ಲಿ 
ಅವಿಶ್ವಾಸ ಮೂ: ಭ್ರಷ್ಟಭವಿಗಳ ಮುಖಪ ನೋಡಲಾಗದಯ್ಯ (66. 


೯-೫೦); ಶಿಷ್ಟ ಸಾತ್ವಿಕತೆ ಸೆಡೆಯುವುದೆ ಭ್ರಷ್ಟ ರಾಕ್ಷಸ ನೀತಿ? 
(5ರ. ೨೯೦- ಭ್ರಷ್ಟ ಎಲ್ಲರಿಗೂ" ವೇದವು 
ಓದದೆಯೆ: ಬರಬೇಕೆಂದು. ನೀನು ತಪಸ್ಸು ಮಾಡಿದರೆ ಅದು ಸಾಗೀತೆ ? 
(೨೬೬35- ೧೩-೦೭). ೪. ಹಾಳಾದ. ೫. ಕಳೆದುಹೋದ: ನಷ್ಟವಾದ. 
೬. ಅಗಲಿದ. ೭ ಕೆಟ್ಟಿತನದಿಂದ ಕೂಡಿದ; ನೀಚವಾದ. (ನಾ). 
೮. ಕೆಳಗೆ ಬಿದ್ದು ಹೋದುದು : `'ಸ್ಪಸ್ತಂ- ಧ್ವ 
ಗಳಿತಂ ೭ ಜಾರಿ ಬಿಡ್ಡದ್ದು” (ಬಾಕಿ ೩೩೦) ೯. ನಾ 
ಹುಟ್ಟಿಸಿದವರನು ಭ್ರಷ್ಟ ಮಾಡುವರೇನೊ. (ಕದ. ೩-೮-೨): ನಮ್ಮ 

- ನಮ್ಮ ಮನೆ... ನಮ್ಮ ಮಕ್ಕಳು ಎಲ್ಲರನ್ನೂ ಎಲ್ಲವನ್ನೂ 
ಭ್ರಷ್ಟ ಮಾಡಿದ್ದೀರಿ (ಶಾಟ: 86). ೧೦. ತಪ್ಪಿಹೋಗಿರುವುದು ; 
ಕಳೆದುದು ::ಆಟವಿಯ ಕುಟಿಲಪಥದಲಿ. ಹಠಾತ್ರೈನಲ್‌ ಭ್ರಷ್ಟಮಾದುದು 
ಪರಿಚಿಪಾಧ್ವೆಂ (್ರೀಂನೂ ೩8-30). ೧೧. ಧರ್ಮಹೀನನಾದವನು : 
ಹೆಂನಾಮವನು ದಿನದಿ ಸ್ಮರಿಸದಾತನ: ಭ್ರಷ್ಟ (ಭಿರಂದ 9-01 ಫಾ 
೧೨- (ಗೌರವ ಅಧಿಕಾರ. ಜಾತಿ. ಧರ್ಮ ಮೊದಲಾದವುಗಳಿಂದ) 
ಹೊರಗೆ ಹಾಕಲ್ಪಟ್ಟಪನು': ನುಪ್ಟೀಗಳವುಗಳಂ ಬೇಡವೆಂಬುವ ನೆವ 
ವಾಗ್‌ಭ್ರಷ್ಟನಂ: ಮಾಡಿ ರವಿರುಲಯಶೋದೀಶ್ವಿಯಂ ನನ್ನದೆ ಮಸುಳಿಸುವು 
ಪಾಯವಮಂಂ ನೆನೆವೆ! ಡ್ರೀಣಾವ್ಯಾ ೩೨-೯೦), 'ಜಾತಿಭ್ರಷ್ಟ'. 'ದೇಶಧ್ರಷ್ಟ" 
ಪರಾ. 


ಖುಷಿಯ 


ಭ್ರಷ್ಟಗೊಳಿಸು 


ಭ್ರಷ್ಟಳಾಗು ಎ ಪತಿತಳಾಗು ; ದಾರಿತಪ್ಪೈ : ನಿಷ್ಠೆಯಿಂದಿರುವರಿಢ 

ಸತಿಯು ಭ್ರಷ್ಟ ಸ್ಟಳಾಗುವುದಿಲ್ಲವಿದನು ನೀನರಿತ್ರಿರು (ಖಕ. ೦೦೦-6೮). 
[ಸಂ.] 

ಭ್ರಷ್ಟಗೊಳಿಸು (ಕ್ರಿ). ಹೊರತುಗೊಳಿಸು ; ಹೊರತು ಮಾಡು: ನನ್ನನ್ನು 
ಯಾವ ಗೃಹಿಣೀಪದದಿಂದ ನೀಚನಾಡ ನೀನು ಒಮ್ಮೆ ಭ್ರಷ್ಟಗೊಳಸಿರು 
ವೆಯೋ ಆ ಪೂಜ್ಯಪದವು ಜನ್ಮಜನ್ಮಾಂತರದಲ್ಲಿಯೂ ನನಗೆ ದುರ್ಲಭ 
ವಾಗಿ ಬಿಟ್ಟಿತು (ಉಕ. 0೬)- 

[ಭ್ರಷ್ಟ --- ಕೊಳು (ಆ ಕೊಳ್ಳ) + -- ಇಸ್ಕು) 

ಭ್ರಷ್ಟತೆ (ನಾ). ಧರ್ಮದ ಲೋಪ: ಕರ್ಮಗಳ ಸನುಮತದಲಾರ್ಜಿಸಲು 
ಶಿಷ್ಟತೆ ಜನಕೆ ಕರ್ಮವಿಲೋಪ ಭ್ರಷ್ಟತೆ ಎನುತ ಎಧಿಯಿರಲು (ರೆಗತಾ- 
0೬-೩೦)- [ಸಂ. ಭ್ರಷ್ಟತಾ] 

ಭ್ರಷ್ಟಾಚರಣೆ (ನಾ). ಧರ್ಮವಿರುದ್ಧವಾದ ಕೆಲಸವನ್ನು ಮಾಡುವಿಕೆ; 
ದುರಾಚಾರ; ನೀತಿಬಾಹಿರವಾದ ಆಚರಣೆ : ಸಮಾಜರ್ವೆ ಭ್ರಷ್ಟಾಚರಣೆ 
ಯಿಂದ 'ಕೂಡಿರುವಾಗ ಸರ್ಕಾರೀನೌಕರರು ಅದರಿಂದ ವಿರಹಿತರಾಗಿರುವುದು 
ಕಷ್ಟವೇ ಸರಿ (ಕೃಷಾನ. 089) - [ಸಂ. ಭ್ರಷ್ಟಾಚರಣ] 

ಭ್ರಷ್ಟಾಚಾರ (ಸಾ)- ೧. ಇ ಭ್ರಷ್ಟಾಚರಣೆ : ಗ್ರಂಥಾಲಯದ ಕಾರ್ಯ 
ವಾಹಕರು ಈ ಬಗೆಯ ಭ್ರಷ್ಟುಚಾರಗಳನ್ನು ತಡೆಯುವಲ್ಲಿ ಬಹು ಎಚ್ಚರಿಕೆ 
ವಹಿಸಬೇಕು (ಗ್ರಂಕಾಂ- ೬೬); ದೇವರ ಹೆಸರಿನಲ್ಲಿ ಭ್ರಷ್ಟಾಚಾರ: ಜಾತಿಯ 
ಬೆಲೆಕೊಂಡ ಸ್ಥಾನಗೌರವ! (ಕೇಮಕೂ. ೨ ಮುತ್ತುಂ), ೨. ಧರ್ಮವಿರುದ್ಧ 
ವಾದ ಕೆಲಸಗಳನ್ನು ಮಾಡುವವನು ; ದುರಾಚಾರಿಯಾದವನು : 
ನೀನೆಶ್ತಲೀ ಚೆಂಡಾಲರ್ಟೊದೊಳ್‌ ತೊಡರ್ದು ಇಂತು ಭ್ರಷ್ಟಾಚಾರನಾದೆ. 
ನಿನ್ನಂ ಮುಟ್ಟಲಾಗದೆಂದವಂ ಕಟ್‌ದು ಪೋಪುದುಂ (ಕತತ. ೦೪೬-೨೦). 
೩. ಲಂಚೆ ತಿನ್ನುವುದು ; ಲಂಚಗುಳಿತನ. [3] 

ಭ್ರಷ್ಟಾಚಾರನಿರೋಧ. (ನಾ). ಅನೀತಿಯುತವಾದ ಲಂಚ ಮೊದಲಾದ 
ಕೆಟ್ಟ ನಡವಳಿಕೆಗಳನ್ನು ಪ್ರತಿಬಂಧಿಸುವುದು, - - ತಪ್ಪಿಸುವುದು ; 
* ಭುಷ್ಟಾಚಾರನಿರೋಧ, ಲಂಚನಿರೋಧ ” ' (An - Corraption: 
ಕ್ರ, ೩) ; ಭ್ರಷ್ಟಾಚುರನಿರೋಧವನ್ನು ಕೈಗೊಳ್ಳದಿದ್ದರೆ ದೇಶವು 
ಹಾಳಾಗುತ್ತದೆ (68): [ಸಂ.] 

ಭ್ರಷ್ಟೆ, (ನಾ). ಪತಿತೆ ; ನೀತಿಗೆಟ್ಟವಳು : ವಿಶ್ವಕೆ ನಾನೇಕಾಕಿನಿ . . . 
ಆಸತಿ ಅನಾತ್ಮೆ ಭ್ರಷ್ಟೆ ಹೇಸಿಕೆ ಎಲ್ಲರ ಮನಕು (೨ತಕ್ಕೆ 

ಸೂ. ಭ್ರಷ್ಟಾ] 

ಭ್ರಷ್ಟೆಬ್ಬಿಸು (ಕ್ರಿ). ಭ್ರಷ್ಟರನ್ನಾಗಿ ಮಾಡು : ದಾರಿ ತಪ್ಪಿಸು ; ವರಸಿದ್ಧ. 
ಸಾಧಕರ ಮುನಿ ತೆಪೋಧನರುಗಳಯಲರಂಬಾಂದೆಚ್ಚು. ವಿರಯುಗ್ನಿ 
ಯಿಂದವರ : ಬೇಗುದಿಗೊಳಿಸಿ - ಭ್ರಷ್ಟೆಬ್ಬಿಸಿ ತರುಣಿಯರ ತೋಳ್ತೊಡೆಯ 
ನಿರಿಮರೆಯೊಳಂ ಪೊಗಿಸಿ (ಕರೋ. ೦೫-೪೦): 

1ಭ್ರಷ್ಟ 4- ಎಬ್ಬಿಸು (೬ ಎಟಕಿಸು)] 

ಭ್ರಾಂತ (ಗು). ೧. ಆಲೆದುಡಿದ- ೨. ಗುಂಡಗೆ ತಿರುಗಿದ,-ಸುತ್ತಿದ. 
೩. ಕಂಗೆಟ್ಟಿ; ದಿಕ್ಕತೋಚದಂತಾದ: ಭ್ರಾಂಕಮುನಿ ನಾನೊಬ್ಬ 

ಸ್ತ್ರೀಬಾಲರೆಂತಾದಡಂ ನುಡಿವರವರಿಚ್ಛೆಯೇ (30. -೪೩)- 

(ನಾ). ೪. ತಿರುಗುವವನು ; ಸಂಚರಿಸುವವನು :. “ಭ್ರಮನ್‌ ... 

ಭ್ರಾಂತ;-ಈ ೪ ತಿರುಗುವಂ” (ಕು. 06). ೫. ಭ್ರಮೆಗೊಂಡವನು; 

ತಪ್ಪಾಗಿ ತಿಳಿದುಕೊಂಡವನು : , ಇಷ್ಟಲಿಂಗ ಪ್ರಾಣಲಿಂಗ ಒಂದೇ 


004-೭).- 


ಸಾಲವೇ 


ಯೆಂದಜಯದೆ ಭಿನ್ನವಿಟ್ಟು ನುಡಿವ ಭ್ರಾಂತರ ಮಾತ ಕೇಳಲಾಗದು 
(6268೬: ೦೯-೩೦).. ೬: ರಥದ ಚಲನೆಗಳಲ್ಲಿ ಒಂದು: ಆಗಳ್‌ 
ಸಃ 


ಪಸವ್ಯ ಛ್ರಾಂತೋದ್ಯಾಾಂತಂಗಳೆಬ ರಥಕಲ್ಪವಿಶೇಪವಿನ್ನಾಸಂಗಳ 
ನಟ್‌ದು (ಕಂಕಣ. 03-23 ಅ). ೭. ದಶ್ತೂರಿಗಿಡ. ೮. ಮದಿಸಿದ ಆನೆ. 


೬೮೦೧ 


10 


185]. 


ಭ್ರಾಂತಿ 


೯. [ಕಾಮಶಾ] ಒಂದು ಬಗೆಯ ಚುಂಬನ : ಓಪಳಂ ಕರ(?) ದಿಂ 
ತುಟವಿಡಿಸುತ್ತೆ ಚುಂಬಿಸಲ್‌ ಭ್ರಾಂಶಾಖ್ಯಂ * (ಶುಸ್ಮರಿ, 03-00), 
೧೦. [ನಾಟ್ಯ] ಅಭಿನಯದಲ್ಲಿ ಉಪಾಂಗವಾದ ಉಸಿರಿನ ಒಂದು 
ಭೇದ ; “ಒಳಗೊಳಗೇ ಉಸುರಾಡುವುದು” (ಗತ್ಕಳೊ ೨೭6 
ಕಲ್ಮಾತುರಾದ) : ಸಮ, ಭ್ರಾಂತ- ವಿಲೀನ... ಸೀತ್ಕೃತ - ಈ ಹತ್ತು 
ಮೊದಲ ಒಂಬತ್ತುಗೂಡಿ ಒಟ್ಟು ಹತ್ತೊಂಬತ್ತು ಭೇದಂಗಳ* 
(ಉಸ್ಕರಂ. ೩-೩6 ಬ) [ಸಂ.] 
ಭ್ರಾಂತಕ (ನಾ). [ಕಾಮಶಾ] ಚುಂಬನದ ಒಂದು ಪ್ರಕಾರ ; ಪಿಂದಣ 
ಮೆಯ್ಕಿಂ ಬಂದಿನೆಯಂ ತಲೆಯಿಂದ ಮೊಗಂಗುಡೆ 'ಮೊಗರುತ್ತಿ ಸಂದುಜಃ 
ಚುಂಬಿಸುವುದಂ, - * ಭ್ರಾಂತಕಂ (4ನ, ೭-೦೪) ; ನಿಮಿತ್ತಕ ಸಂಘಟಕ 
ಸ್ಫುರಿತಕ ಭ್ರಾಂತಕ , , . ಜಿಹ್ಹಾಯೋಗಮೆಂಬ ದ್ವಾದಶಚುಂಬನ. 
ಸಂಭ್ರವಿಗಳಿಂ (0೬. ೦೮). [x°.] 
ಭ್ರಾಂತತೆ (ನಾ) ಭ್ರಮೆ; ಭ್ರಾಂತಿ : ಇರದಧಿಕಭ್ರಾಂತತೆಯಂ ಧರಿಯಿಸಿ 
ಕಡುಗಂದಿ ಜಿನುಗುವಾಜಡಿಯಾದಂತಿರೆ ತೋರ್ಪೀ ಪರಿಜನಮಂ ಹರಿಸದೊ 
ಳೊಡಗೂಡಿ. ತೋಣು ಚರಣಾಂಬುಜಮಂ (ತಂದ್ರಫು: ೩-೦೩). 
[ಸಂ. ಭ್ರಾಂತತಾ] 
ಭ್ರಾಂತಾತ್ಮ (ನಾ). ಭ್ರಾಂತಿಗೊಂಡ ಮನಸ್ಸುಳ್ಳ ಗವನು ; ಮರುಳೆ: 
ಅಶ್ವಗ್ರೀವನೆಟ್ಟಿಂದಹಿತನ ಮೊನೆಯತ್ತೆತ್ತಣಂ ಖೇಟ ತ್ರಿಪೃಷ್ಯಂ 
ಭ್ರಾಂತಾತ್ಮಂ ತೋಟು ತೋಜಕಿಂದೊದಐ* (೫ತಿಪು. n-ne). 
[ಸಂ ಭ್ರಾಂತಾತ್ಮಸ್‌] 
೧. ತಿರುಗುವಿಕೆ; ಸುತ್ತುವಿಕೆ. ೨. ತಿರುಗಾಟ; 
ಸಂಚಾರ : ಅರಿಸೇನಾಚಕ್ರಚಕ್ರಂ ಫೆಶಳೆ ರಿಪುಕುಭ್ಳ ೈತ್ಪ್ರಿಂಗವಭ್ರಾಂತಿ 
ತಳೊಪ್ಪಿರೆ. ನವಘಟೀಯಂತ್ರದಿಂ ವಿಷ್ಣು ಯುಂದ್ಮಾ -ಜಿರವಾಪೀ 
ವೈರಿರಕ್ತಾಂಬು: ಬಸು ನಿಜಯಶೋಲವಲ್ಲಿಗೆತ್ತುತ್ತುಮಿರ್ಪಂ (ಎಳ. ೪, ಹಾಸ. 
90-00 ; 1147). ೩. ಒಂದನ್ನು ಮತ್ತೊಂರದೆಂದು ತಿಳಿದುಕೊಳ್ಳು 
ವುದು; ತಪ್ಪುತಿಳಿವಳಿಕೆ ; ಭ ಮೆ 2 ಅಂಬಿಗರ ಮಗನೆಂಬ ಭ್ರಾಂತಿಯು 
ಕೃಷ್ಣನಿಂ ಕೇಳಿ ನಂಬಿ ಕರ್ಣಗೆ ಬಿಟ್ಟ ಪರಿ (ಗ: 0-೪0); ಒಂದು 
ವಸ್ತುವನ್ನು ಮತ್ತೊಂದೆಂದು ತಪ್ಪಾಗಿ ತಿಳಿಯುವುದೇ ಅಧ್ಯಾಸವು, 
ಅಧ್ಯಾಸ, ಭ್ರಾಂತಿ, ಮಿಥ್ಯಾಜ್ಞಾನ, ಮಿಧ್ಯಾಪ್ರತ್ಯಯ ಇವೆಲ್ಲ ಪರ್ಯಾಯ 


ಭ್ರಾಂತಿ (ನಾ). 


ಶಬ್ದಗಳು. (ತ್ಮಾ: ೨-೦೦) ; ಸರ್ನತ್ರ ಚೆನ್ನಾಗಿ ತಿಳಿಯದಿರುವಿಕೆಯೇ 
ಭ್ರಾಂತಿ (ಟುಂಸಾ- 300). ೪. ತಲೆ ತಿರುಗುವುದು; ತಲೆ ಸುತ್ತು 
ವುದು: ಸುರುಸುರಿಕೆಸೊಪ್ಪಿನ ರಸದಲ್ಲಿ ಜೀರಿಗೆಯಂ ಭಾವನೆ ಮಾಡಿ 
ಏಲಕ್ಕಿ ಸಕ್ಕರವೆರಸಿ ಸೇವಿಸ ಭ್ರಾಂತಿ ಮಾಣ್ಗುಂ (1ಕನೈ. 0೬೨). 


೫. ದಿಕ್ಕು ತೋಚದಿರುವಿಕೆ ; ದಿಗ್ಸಾ _ಂತಿ : ಪವಿಭಯಭ್ರಾಂತಿಯಿಂದಂ 
ಶರಣ್ಣೊಕ್ಕುದು ತನ್ನಂ ಗೋತ್ರಧಾತ್ರೀಧರತತಿಯೆನೆ ಪೆಂಪರ್ಣವಕ್ಕೇನೊ 
ಚೋದ್ಕಂ (ಚ. 0-85). ಓ, ಸಂದೇಹ ; ಸಂಶಯ ; ಅನಿಶ್ಚಿತತೆ : 
ಭ್ರಾಂಶಿಯನುಟ್‌ದಂತಿಂತುಂತೆಂತೆಂಬಿವು ಕಾಂ ಪ್ರಕಾರ ಕಾಲ್ಯಾಥ್ಥಂಗಳ್‌ 
(456. ೩೨0), . ೭: = ಭ್ರಾಂಶಿಮದಲಂಕಾರ : "ಒಂದನ್ನು 
ಬೇರೊಂದನ್ನಾಗಿ ತಿಳಿಯುವುದೇ ಭ್ರಾಂತಿ, ಸುದೃಶ್ಯಮೂಲಕವಾಗಿ 
ಉಕ್ತವಾಗಿರುವ ಭ್ರಾಂತಿ ಭ್ರ್ರಂತ್ಯಲಂಕಾರ (ಸೈವ. ಎಲ್ಲ [ಸಾಂಖ್ಯ ] 
ಒಂದು ವಸ್ತು ೨ವಿಸಲ್ಲಿ'ಮುಖ್ಯಾ ೦ಶವನ್ನು ಗ್ರಹಿಸದೆ ಸಾಧಾರಣಾಂಶ 
ವನ್ನು ಮಾತ್ರ ಗ್ರಹಿಸುವುದು : ಎದುರಗಿರೆವ ವಸ್ತುವಿಗೆ" ಸಮಾನ 
ವಾದ ಬೇರೊಂದು ವಸ್ತುವಿನ ಸ್ಮರಣೆ ಬೆರೆತು ಭ್ರಾಂತಿ ಎಂದು ಮ್ಯವಹರಿಸ 
ಲೃಡುವುದು. (೬ರ೫. 80), ೯. [ಕಾಮಶಾ] ಚುಂಬನದಲ್ಲಿ ಒಂದು 
ಬಗೆ: ಪುರುಷಂ ಸ್ಟ್ರೀಕೂದಲ ಚಿಬುಕಮಂ ಎರಡು ಕೈಗಳಿಂ ವಿಡಿದು 
ಅವಳೆ ಹಿಂದೆ ನಿಂದಿರ್ದು ಮೋರೆಯ ಸ್ವಲ್ಪ ತಿರುಗಿಸಿ ಹಿಡಿದು ಅವಳ 


ಭ್ರಾಂತಿಗೊಳ್‌ ೬೮೦೨ 


ಕೆಳಗಣ ತುಟಿಯಂ ತುಂ ಪಿಡಿದು ಅವಳ ಕೈಯಿಂದ ತನ್ನ ಕೆಳಗಣ 
ತುಟಿಯಂ ಅಂಗುಪ್ಮ ತರ್ಜನಿಗಳಿಂ ಪೀಡಿಸಿ ಚುಂಬಿಸುವ ಭಾವಂ ಭ್ರಾಂತಿ 
ಯೆಂಬ ಚುಂಬನ೦ (ಉಮಾ: ೨೨ ೫)- [ಸಂ.] 
ಭ್ರಾತಿಗೊಳ್‌ (ಕ್ರಿ). ದಿಕ್ಕು ತೋಚದಂತಾಗು :.ಕಂಗೆಡು ; ಮುಂತೆ 
ಗೌರೀಶನ ಶರೀರದೊಳೆಂತು ಮಾಡಿದಡಂತಲಾ ನಾಂ ಭ್ರಾಂತಿಗೊಂಡಡಿದು 
(044. ೧೬-೮) ; ತನ್ನ ಪ್ರಾಣೋಪನ ... ಕಾಣದೆ ಕಂಗೆಟ್ಟಿಳು ಭ್ರಾಂತಿ 
ಗೊಂಡಳು ಮಾಣದೆ ಮಗುಳಸಿದಳು (ನೋಶತ. ೨೬-೫): 
[ ಭ್ರಾಂತಿ -- ಕೊಳ್‌] 
ಭ್ರಾಂತಿಗೊಳಿಸು (ಕ್ರಿ). ಅಜ್ಞಾನವನ್ನುಂಟುಮಾಡು ; ಭ್ರಮಿಸಂವಂತೆ 
ಮಾಡು: ಶಂಬರಾಸುರನ ಭ್ರಾಂತಿಗೊಳಿಸಿ ಮಹದಾದಿವಿದ್ಯವ ಸೈಪಿಂ 
ತೋಲ್‌ಸಿದನು ಕಂತುವಿಗೆ (ಕಹತ. ೧೧-೬೦). 
[ ಭ್ರಾಂತಿಗೊಳ್‌ + - ಇಸ್ಕು] 
ಭಾಂತಿಜನ್ಯ (ನಾ). ಭ್ರಾಂತಿಯಿಂದ ಉಂಟಾದುದು ; ಅಜ್ಞಾನದಿಂದ 
ಉಂಟಾದುದಂ ; ಸರ್ವಾಧಿಷ್ಠಾನವಾದಂಥಾ ಆತ್ಮಸ್ವರೂಪವನು ತಿಳಿ 
ಯದ್ದರಿಂದಾ ಬಂದದೆ ಆಗಲಾಗಿ ಇದಕ್ಕೆ ಭ್ರಾಂಶಿಜನ್ಮವೆಂದು. ಹೆಸರು 
(ಕಕ್ಕಸ್ಮ. ೨೯-೦೦). [ಸಂ.] 
ಭ್ರಾಂತಿಮದಲಿರಿಕಾರ (ನಾ). [ಕಾವ್ಯವಮಾ] ಪರಸ್ಪರ ಥೋಲಿಕೆಯುಳ್ಳ 
ಎರಡು ವಸ್ತುಗಳಲ್ಲಿ ಒಂದು ವಸ್ತುವನ್ನು ನೋಡಿ. ಆ ಬೇರೊಂದು 
ವಸ್ತುವೇ ಇದು ಎಂಬ ಭ್ರಾಂತಿಯನ್ನು ಉಂಟು ಮಾಡುವ ಅಲಂ 
ಕಾರ; p ಉದಾಹರಣೆಗೆ -. " ಈ ದುಂಬಿಯೊ.ನಿನ್ನ ಮುಖವನ್ನು 
ಕಮಲವೆಂದು - ತಿಳಿದುಕೊಂಡುಬಿಟ್ಟಿದೆ ` ಎಂಬ ಈ ವಾಕ್ಯದಲ್ಲಿ 
ಸುಂದರಿಯೊಬ್ಬಳ ಮುಖಕ್ಕೂ ಕಮಲಕ್ಕೂ ಸಾದೃಶ್ಮವಿರುವುದರಿಂದ 
ದುಂಬಿಗೆ ಮುಖದಲ್ಲಿ ಕಮಲವೆಂಬ ಭ್ರಾಂಶಿಯುಂಟಾಯಿತು ಎಂದು 
ವರ್ಣಿಸಿರುವುದರಿಂದ ಇದು ಭ್ರಾಂತಿಮದಲಂಕಾರ : ಒಂದು ವಸ್ತುವಂ 
ಪೆಅತೊಂದು ವಸ್ತುವೆಂದು ಚ್ರಮಿಸುವುದು ಭ್ರಾಂತಿಮದಲಂಕಾರಂ ಎಂದುಂ 
(*ತ್ರೂಿ. 13203); ಸುದೃಶ್ಯಮೂಲಕ ಸ್ಮೃತಿ ಸಂದೇಹ ಭ್ರಾಂತಿಗಳಿಂ 
ಪ್ರತ್ಯೇಕಮಾಗಿ ಸ್ಮೃತಿಮದಲಂಕಾರಂ ಸಂದೇಹಾಲಂಕಾರಂ ಭ್ರಾಂತಿಮದ 
ಲಂಕಾರೆಂ ಎಂಬಿವಕ್ಕುಂ (ಏರತ. 3೪). [ಸಂ.] 
ಭ್ರಾಂತಿಯೋಗ (ನಾ). (ಆಲಂ) ಇತರರಿಗೆ ಭ್ರಮೆಯನ್ನುಂಟುಮಾಡುವ 
ಸ್ಥಿತಿ: ಸೊಗಸು ವಿಂಗಲರೆದೆಳದ ಲೋಚನಯುಗಳ ಸಮತಳಿಸಿದ 
ಸುಷುಪ್ತಿಯ ಬಿಗುಹಿನಲಿ ಪರಮಾತ್ಮನೆಸೆದನು: ಭ್ರಾಂತಿಯೋಗದಲಿ 
(ಉಪಾ. ೦-೨೩) - [ಸಂ.] 
ಭ್ರಾಂತಿವಡೆ (ಕ್ರಿ). ಭ್ರಾಂತಿಯನ್ನು ಹೊಂದು : ಎಂತು ಸೈರಿಪೆ ಕನಸಲ್ಲಿ 
ಕಂಡ ವಿರಹದ ಭ್ರಾಂತಿವಡೆದ ನೀಆ್‌ ತನ್ನ ಅಂತಕಾಲದೆ ನೀ ಜೀವಿಸ 
ಲಾಜಕಿಂದು. ಸಂತವಿಸಿದನು. ಮಾನಿನಿಯ (ತೋಶತ. ೩೩-೩೦). 
[ ಭ್ರಾಂತಿ * ಪಡ್ಕೆ ) 
ಭ್ರಾಂತಿವಿಡಿ (ಕ್ರಿ) ಭ್ರಾಂತಿಯನ್ನು ಹೊಂದು; ತಪ್ಪುತಿಳಿವಳಿಕೆ 
ಯನ್ನು ತಾಳು: ಅರಿಯದೆ ಭ್ರಾಂತಿವಿಡಿದೇ ತೀರ್ಥಯಾತ್ರೆಗಳಂತವಿಲ್ಲದೆ. 
ತಿರುತಿರುಗಿ ಬೇಸತ್ತು ಬೆಂಡಾಗಿ (ಗಗಳಾ. ೯-೫). (ಭ್ರಾಂತಿ 4 ಪಿಡಿ] 
ಭ್ರಾಂತಿಸು. (ಕ್ರಿ): ತಪ್ಪಾಗಿ ತಿಳಿ; ಭ್ರಮೆಗೆ ಒಳಗಾಗು : ಪ್ರಿಯಕಾಂತಾ 
ಭ್ರೂವಿಭ್ರಮಗ್ರಹಾಗ್ರಹವಶದಿಂ ಭ್ರಾಂತಿಸದುಪಶಾಂತಮನಂ ಶಂತನು 
ಗಿತ್ತಂ ಸಮಸ್ತರಾಜ್ಯಶ್ರೀಯಂ (ಶಂಶಶಾ- 0-8೬) ; ಗ್ರಂಥಕುರನ ಸಂಕಲನೆ 
ಯೊಳು ವಿರೋಧಿಸಲ್ಪಡುಗುಮೆಂದು ಭ್ರಾಂತಿಸಲ್ವೇಡ (ಗೊತ್ಮುಹೌ. 36-4). 
[ ಭ್ರಾಂತಿ + -- ಇಷ್ಮು 1 
ಭ್ರಾಂತು (ನಾ). ೧.. ತಪ್ಪ “ತಿಳಿವಳಿಕೆ; ಭ್ರಮೆ: ಹಾವು ನೇಣೆಂಬ 
ಭ್ರಾಂತುಳ್ಳನ್ನಕ್ಕ ನಂನು ಭಕ್ತನೆಂತಪ್ಪೆನು (೨೫ನ- 108) ; ಅವನಿಯೊಳಂಂ 


ಭ್ರಾತೃಜಾಯೆ 


ಕೆಲಕಂ ತಪ್ಪದೆಂಬೀ ಭ್ರಾಂತಂ ಬಿಟ್ಟಿರ್ಪದಿನ್ನಾದಪೆ ನಿಖಿಳಜನಾನೀಕದಿಂ 
ಪೂಜ್ಯನುಂ (ಣರಕ್ಕೆ-೩-೬3) ; ವಿರಕ್ತನಾಡ ಬಳಿಕೌಚಿಂತೆ ಭ್ರಾಂತುಗಳನಳಿದು 

೬ ಮಹುಬಯಲ ನಿಜವಾಸಿಯಾಗಿರಬೇಕು (ಅರೇ: ೦೩೯-೦೨೧). 
೨. ಸಂದೇಹ; ಸಂಶಯ: ಭ್ರಾಂತೇಂ ಜಗತ್ಪ್ರಸಿದ್ಧ ಚಿರಂತನ 
ನೂತನ ಮಹಾಕವೀಶ್ವರಕೃತಿ ಶಾಸಸ್ಟ್ರಿಂತರಸ್ಮಾರತೆ ನಿಲ್ಕೆ ನಿರಂತರ 
ಮಸ್ಕತ್ಪ್ರಣೀತ ಜಾತಕಕೃತಿಯೊಳ್‌ (184, 0-೩) : ಮಾನಕ್ಕಂ ಕೂರ್ಮ 
ಕೃಂತೇನೊಂದಂ ಪ್ರೋಫರೇಖೆ ಪೋಲ್ಡೊಡಮಿರ್ಪತ್ತಾನಾಲ್ಕು ವರ್ಷ 


ದೊಳ್‌ ಸಾವ ಭ್ರಾಂತಿಲ್ಲದಕ್ಕು (65೫4: 3-40)- ೩. ಭ್ರಮೆಗೊಳ 
ಗಾದವನ ಮರುಳ: ಭ್ರಾಂತುಗಳಿರಾ ಶಿವಮಥನಸುಖವೇಕಹುದು. 


ನಿಮಗೆ (೨ಸಫು- 50-38) - [< ಸೆಂ. ಭ್ರಾಂತಿ] 


ಭ್ರಾಂತುಮಾರಿ (ನಾ). ಭ್ರಮೆಗೊಂಡವನು ; ಭ್ರಾಂತಿಶೀಲ ; ಜಗದ 


ಪಾತಕರ ಘಾತಿಸದೆ ವಿಷಯವನಜೌಯದೆ ಆಶೆಯಲ್ಲಿ ಸುಳಿವ ಭ್ರಾಂತು 
ಮಾರಿಗಳನೇನೆಂದಜಯದೆ (ನೋಕಿಕಾ. ೩9-0೪4). [ಛ್ರಾಂತು% ಮಾರಿ] 


ಭ್ರಾಂತುವಿಡಿ (ಕ್ರಿ). ಭ್ರಮೆಯನ್ನು ಹೊಂದು: ಅಜ್ಞಾನನಿಂದ 


ಕೂಡಿರು : ಭ್ರಾಂತುವಿಡಿದು ಲಿಂಗಳೋಗರವನಜಸುವ ಪಾತಕರ ಮೆಚ್ಚ 
ಕೂಡಲಸಂಗಮದೇವ (ಬಸನ. ೬೬೨). [ಭಾಂತು * ಪಿಡಿ] 


ಭ್ರಾಜಿತ (ಗು). ೧. ಹೊಳಪುಗೊಂಡ ; ಪ್ರಕಾಶಮಾನವಾದ ; ಕಾಂತಿ 


ಯುಕ್ತವಾದ : ಮುಂದೊಂದೆಡೆಯೊಳ [ದ] ಭ್ರುಭ್ರವಿಭ್ರಮಭ್ರಾಜಿ 
ತೋತ್ತುಂಗಶೈಲಮಂ ಕಂಡು (ಕರಣ. ೪-೨೩ ೮); ಅ್ರಂಕಪಹಮ್ಮಾ್ಯಗ್ರ ತಳ 
ಭ್ರಾಜಿತ ಮತ್ತವಾರಣಸ್ಥಿತ ಕಾಂತಾವಿಭ್ರಮನಿರೀಕ್ಷಣೋಪಗತಭ್ರಮ 
ದಿಂದಮರಸಮಿತಿಗಾಯ್ತನಿಮೇಷಂ (ತುರ್ರ ಶ.0-03)- (ನಾ). ೨. ಪ್ರಕಾಶ 
ಮಾನವಾದುದು ; ಕಾಂತಿಯುಕ್ತವಾದುದು : ಅನತಿಶಿಷಪ್ಲೋಷ್ಮಭ್ರಾಜತ 
ಮಾಯ್ತಾನನ ಶುಭ್ರಾಂಬುಜಮಾತ್ಮ ಭಾವನಾತತ್ವರನಾ (ಕೆಂದ್ರಫಿ. ೪-೦೪). 
೩. ಪ್ರಕಾಶಮಾನನಾದವನು ; ಕಾಂತಿಯುಕ್ತನಾದವನು : ಧವಳ್ಳ 
ಕಾತಪತ್ರಜಾರುಚಾಮರಚತುಪ್ಪಯಭ್ರಾಜಿತನುಂ' (47ರ. 6-೬೯ ನ). 
[ಸಂ.] 


ಭ್ರಾಜಿಷ್ಣು (ಗು). ೧. *. ಭ್ರಾಜಿತ ೧. (ನಾ). ೨. ಇ ಭ್ರಾಜಿತ೩ ; 


“ಎಭ್ರಾಟ್‌, ಭ್ರಾಜಿಷ್ಯುಃ, ರೋಚಿಷ್ಯುಃ:--೩ ಭೂಷಣಾದಿಗಳಿಂದ 
ಪ್ರಕಾಶಿಸುತ್ತಿರುವವನ ಹೆಸರುಗಳು” (ಸಣ್ಗಾಕಿ. ೧೪) ; ಬಂದನೀಕ್ಷಿಸುವ 
ಲಂಪಿಂ ವಚ್ರಿ ಗೋವರ್ಧನಾಚಳಭಾರೈಕಸಹಿಷ್ಣುವಂ ಜಳೆಧಂಭ್ರಾಜಿಷ್ಟುವಂ 
ವಿಷ್ಣುವಂ (3ಗು- ೪-೯೪) ; ನುತಿಗೆಯ್ದಂ . .'. ಸಿತ ಶೂಲುಹತನಾಗನಾಗ 
ಭರಣ ಭ್ರಾಜಿಷ್ಲುವಂ ಜಿಷ್ಣುವಂ (೧೩೪. ೩-೬೩). ೩. ಶಿವ; ಭ್ರಾಜಜ್ಞು 
ಭದ್ರಂ... - ರೆಕ್ಷಿಕ್ಕೆ ವೀರೇಶ್ವರಂ (ತಕ. 0-೩). ೪. ವಿಷ್ಣು. [ಸಂ.] 


ಭ್ರಾತೃ (ನಾ). ೧. ಅಣ್ಣ ಅಥವಾ ತಮ್ಮ; ಒಡಹುಟ್ಟಿದವನು : “ಸಹ 


ಜಾತಂ ಸಹೋದರಂ ಸೋದರಂ ಭ್ರಾತೃವೆನಲೊಡಹುಟ್ಟಿದಂ” (ಬಂಗ 
೪-೦೦); ಅಂತಃಕಲಹದಿಂದಾಗಿ ಭ್ರೂತೃಗಳಲ್ಲಿ ಯುದ್ಧ ಪ್ರಾರಂಭವಾಯಿತು 
(ಳಂ. ೩೨). ೨. [ಜ್ಯೋತಿ] ಲಗ್ನದಿಂದ ಮೂರನೆಯ ಸ್ಮಾನ ; 
ಸಹೋದರಸ್ಥಾನ : ಲಗ್ನದಿಂ ಚತುಸ್ತನು ದಶಲಾಭಂಪು ಭ್ರಾತೃವಿ 
ನೊಳ್‌ (ಣಗ: ತ್ರರಾಶಿಯೊಳ್‌] ... ಶುಭಪ್ರದನಸಿತಂ (ಉಕ 
00-08)- [ಸಂ.] 


ಭ್ರಾತೃಜ (ನಾ). ಅಣ್ಣನ ಅಥವಾ ತಮ್ಮನ ಮಗ; ದಾಯಾದಿ: 


“ಭ್ರಾತ್ರೀಯಃ, ಭ್ರಾತೃಜಃ..೨ ಒಡಪುಟ್ಟಿದವನ ಮಗ, ಅಣ್ಣನ ಮಗ, 
ತಮ್ಮನೆ ವಂಗ”(ಸಿಕ್ಕಾತಿ. 9೬೮): [ಸಂ. 


ಭ್ರಾತೃಜಾಯೆ (ನಾ). ಸಹೋದರನ ಹೆಂಡತಿ: “ಪ್ರಜಾವತೀ: ಭ್ರಾತೃ 


ಜಾಯಾ-- ೨ ಒಡಹುಟ್ಟಿದವನ ಹೆಂಡತಿ” (ಸಿರ್ಧಾತಿ. 0೭೩). 
[ಸ9. ಭ್ರಾತೃಜಾಯಾ] 


ಭ್ರಾತೃದ್ರೋಹ 


ಭ್ರಾತ್ಸದ್ರೋಹ (ನಾ). ಒಡಹುಟ್ಟಿದವರು ಪರಸ್ಪರರಿಗೆ ಮಾಡುವ 
ಮೋಸ, ವಿಶ್ವಾಸಘಾತ: (- [ಸಂ.] 

ಭ್ರಾತೃಪತ್ರ (ನಾ). ಇ ಭ್ರಾತೃಜ :' “ ಭ್ರಾತೃವ್ಯಃ, ಭ್ರಾತೃಪತ್ರಃ. 
ಭ್ರಾಶ್ರೀಯ;, ಭ್ರಾತೃಜಃ -- ಈ ೪ ಒಡೆಹುಟ್ಟಿದನ ಮಗಂ” (ತಂದು: 
64-433) ; ಧರ್ಮರಿಗೆ ಶ್ರೀಮಾನ್‌ ಎಸ್‌. ಜಿ. ನರಸಿಂಹಾಚಾರ್ಯರು ನನ್ನ 
ಸಮಾಪಬಂಧು. ಭ್ರಾತೃಪುತ್ರರು ಎಂಬಂಶವು ತಿಳಿದಿರಲಾರದು (tes. 211% 
22111, 6ರತರತಿಕೆ), [೫ಂ.] 

ಭ್ರಾತ್ಮರೇಖೆ (ನಾ). [ಸಾಮುದ್ರಿ] ಅಣ್ಣ ತಮ್ಮಂದಿರ ವಿಚಾರವನ್ನು 
ತಿಳಿಸುವ ಅಂಗೈಯಲ್ಲಿರುವ ಗೆರೆ ; ಕಿರುಬೆರಳ ತಾಳಿನಲ್ಲಿ ಭ್ರಾತ್ಮರೇಖೆ 
ಯಿರುವುದು (ರುಂ. ೪೭-೬). [ಸಂ. ಭ್ರಾತೃರೇಖಾ] 

ಭ್ರಾತೃವಧು (ನಾ). ಭ್ರಾತೃಜಾಯೆ : “ಪ್ರುಜಾವತೀ; ಭ್ರಾತೃವಧೂ: - 
ಈ ೨ ನಾ(ದಿ)ದುನಿ” (ಶರಾಡು- 6೩-೩೩೦). [ಸಂ. 

ಭ್ರಾತೃವ್ಯ (ನಾ). ೧. ಇ ಭ್ರಾತೃಜ : “ಭ್ರಾತ್ಮವ್ಮಃ* ಭ್ರಾತೃಪತ್ರಃ- 
ಭ್ರಾತ್ರೀಯಃ: ಭ್ರಾತೃಜಃ--ಈ ೪ ಒಡಹುಟ್ಟಿದನ ಮಗಂ” (ಶಲಯು- 
68-48೨). ೨. ಶತ್ರು ; ಹಗೆ. [ಸಂ.] 

ಭ್ರಾತ್ರೀಯ (ಗು). ೧. ಸಹೋದರನಿಗೆ ಸಂಬಂಧಿಸಿದ ; ಸಹೋದರ 
ನಿಗೆ ಸೇರಿದ. (ನಾ). ೨. ಎ ಭ್ರಾತ್ಮಜ ; “ಸ್ರಾತೃವ್ಯಃ ಭ್ರಾತೃ 
ಪುತ್ರಃ ಭ್ರಾಶ್ರೀಯಃ, ಭ್ರಾತೃಜಃ..೪ ಒಡಹುಟ್ಟಿದನ ಮಗಂ” 
(ಹಂಡತ: ೦೩-೩೩೨). [ಸಂ.] 

ಭ್ರಾಮ (ನಾ). ೧. ಅಲೆದಾಟ ; ತಿರುಗಾಟ. 
ಭ್ರಮೆ. [೩ಂ.] 

ಭ್ರಾಮಕ (ಗು). ೧. ತಿರುಗುವಂತೆ ಮಾಡುವ : ಸುತ್ತಿಸುವ. ೨. 
ಭ್ರಮೆಯನ್ನುಂಟುವಾಡುವ ; ತಪ್ಪೆ ತಿಳಿವಳಿಕೆಯನ್ನು ಕೊಡುವ; 
ಮಿಥ್ಯಾಡ್ಗ್ಯ; ನವನ್ನುಂಟುಮಾಡುವ 2 ಆತುರಾತಂರದೊಳು ಮದುವೆ 
ನಿಂದೆನು ಅಂದು ಭ್ರಾಮಕಸುಖದೊಳು ಸಂದು (ಇಂ೫ಕೆ. ೨6-೩೨) ; 
ಅನೇಕ ಭಾಷೆಗಳ ಲಿಂಗವಿಂಗಡಣೆಯಲ್ಲಿ' ಚಂಚಲ ಹಾಗೂ ಭ್ರಾಮಕ ಅಶ 
ಗಳು ಇರುವುದೇ ಈ ಅವಹಾಸ್ಕಕ್ಕೆ ಕಾರಣವಿದ್ದಿರಬೇಕು (ಗ್ರಾಂ. ೨೮೭). 
೩. ಮೋಸದ ; ಕಪಟದ. (ನಾ). ೪. ತಪ್ಪುತಿಳಿವಳಿಕೆ : ಭ್ರಾಂತಿ; 
ಭ್ರಮೆ : ಭ್ರಮೆಯೊಳಗೆ ತನ್ನಯ ಭ್ರಾಮಕ ಹಿಂಗಿದಲ್ಲದೆ ಕಂಡುದ ಕಾಣ 
ಬಾರದೆಂಬುದಕ್ಕೆ ಸೂಚನೆ (ಕೋ, ೧೯೦-೬೨೦); ಪಾಶವಜಿತು ಗುರು 
ವಾಗಬೇಕು ವೇಷವಅತು ಚರಮುಗಬೇಕು ಭ್ರಾಮಕವಣತು ಲಿಂಗವಾಗಬೇಕು 
(ಶದಗೋ. 80-008)... ೫. ಮೋಹ; ವಾಂಛೆ: ಪರಮಪತಿವ್ರತೆ 
ಯಾಗಿರ್ದು ತನಗೀ ತರಳನ ಮೇಲೆ ಭ್ರಾಮಃವ ಇರಲೀಯದೊಡಲನೀಡಾಡು 
ವೆನು (ಕೋಶತ, 0೦-೩). ೬. ಭ್ರಮೆಯನ್ನುಂಟುಮಾಡುವುದು ; 
ಸುಳ್ಳನ್ನು ನಿಜವೆಂದು ನಂಬಿಸುವುದು : ಮೋಸ : ಫೊಮಾಶನಿತ್ತವನೆ 
ತನ್ನ ತನುಭುಗಮಂ ಭ್ರಾಮಕಮಿದೆಂದು ಜಖ್‌ದು (ಕೈ ಬರಾ, ೨೬-೪0). 
ಓ ಸೂಜಿಗಲ್ಲು; ಅಯಸ್ಕಾಂತ: “ಚುಂಬಕ, ಭ್ರಾಮಕಃ ಮೊದ 
ಲುದುವು ಅಯಸ್ಕಾಂತದ ಭೇದಂಗಳ್‌” (ಜರಾಯು. ೨6-03) ; ತತ್ತ್ವ 
ರುಣಿಯ ಬಬ್‌ವಟಾಯಂ ಪತ್ತಿ .:, . ಮುನಿಪಂ ಭ್ರಾಮಕಡತ್ತೆಳಸುವ 
ಪಚ್ಚೆಗರ್ಬುನಕ್ಕೆಣೆಯಾದಂ (ಜರಾನೂ. 9-6೩) ; ಇವೊತ್ತಿನ ವಿದ್ಯುಜ್ಜನಕ 
ಗಳಲ್ಲಿ ಒಂದೇ ಜಾಲಕದಂಡದ (2191೩ 986) ಮೇಲೆ ಅನೇಕ ಭ್ರಾಮಕ 
ಗಳನ್ನು ಜೋಡಿಸಿರುತ್ತಾರೆ (ಕತಾ, ೨೫೨). ೮. ಧೂರ್ತ ; ಮೋಸ 
ಗಾರ. ೯. ನರಿ. ೧೦. ಸೂರ್ಯಕಾಂತಿ ಹೂವು. [ಸಂ.] 

ಭ್ರಾ ತ್ರಮಕಗೊಳ್ಳು (ಕ್ರಿ): ಮರುಳಾಗು ; ಮೋಹಗೊಳ್ಳು : ಸತ್ಕೋಮ 
ಲಾಂಗಿಯ ಪೇರುರೆದಿ ಹೇಮಾಬ್ಮಮುಕುಳಸ್ತನ ಬಿಗಿವಡೆದಿರೆಭ್ರಾಮಕಗೊಂಡು 
ವೀಕ್ಷಿಸಿದ (ನೋತಕ. ೦೭-೩೭): [ಭ್ರಾಮಕ ಕೊಳ್ಳು (ಕೊಳ್ಳ) 


೬೮೦೩ 


ಶಿ. ಭ್ರಾಂತಿ ; 20 


ಭ್ರೂಕೋಟಿ 


ಭ್ರಾಮಕರತಿ (ನಾ)- [ಕಾಮಶಾ] ಒಂದು ಬಗೆಯ ರತಿ : ಪ್ರಪಂಚದಲ್ಲಿ 
ಸ್ತ್ರೀಯರೆ ಅವರ ಮನಃಪೂರ್ವಕ ಮನಸ್ಸಿಟ್ಟು ರಮಿಸಿದರೆ ಮಹಾರತಿ, ಆಕೆ 
ಮನಸ್ಸಿಲ್ಲದೆ ರಮಿಸುವದು ಭ್ರಾಮಕರತಿ ಎಂದು ತಿಳಿಯುವದು. (ಕಾರು೫- 
3೫0). [ಸಂ.] 

ಭ್ರಾಮಕವಡಿಸು (ಕ್ರಿ). ಮೋಹಗೊಳಿಸು : ಮರುಳುಮಾಡು : 
ನಿನ್ನನ್ನು ತಾಮರಸಾಸ್ತ್ರದೊಳೆಚ್ಚು ಭ್ರಾಮಕವಡಿಸಿದನಿವನೀಗ ನೋಡೇದು 
ಕುಮನ ರೂಹ ತೋಚ್‌ದಳು (ಕೋಶಕ- ೩0-೩0). [ಭ್ರಾಮಕ - ಪಡಿಸು] 

ಭ್ರಾಮಕವಡೆ (ಕ್ರಿ). ಮರುಳಾಗು ; ಮೋಹಗೊಳ್ಳು : ಕಾಮನ ತರಳ 
ವಿಗ್ರಹೆವ. , . ಮಾನಿನಿ ಕಂಡು ಭತ್ರಮಕವಡೆದಳಾಕ್ಷಣದಿ (ಕೋಶಕ. 
ca). [ಭ್ರಾಮಕ 4 ಪಡೆ] 

ಭ್ರಾಮಕಾಸ್ತ್ರ (ನಾ). ದಿಗ್ಭ್ರಮೆ ಹಿಡಿಸುವ ಅಸ್ತ್ರ; ಸಮ್ಮೋಹನಾಸ್ತ್ರ: 
ಭ್ರಾಮಕಾಸ್ರೆಗಳಂ ಸಂಧಿಸಿಯುಂ ಕಡುಕೆಯ್ವ ಪುಷ್ಕಲನೊಳ್‌ ಚಿತ್ರಂ 
ಚಿತ್ರತರವಣಾಗೆ ಕೈಗೆಯ್ಸುತಿರ್ದಂ (ಉಾಕ್ಕ. ೪೬-೪). [ಸಂ.) 

ಭ್ರಾಮರ (ನಾ). ೧. ದುಂಬಿಯಿಂದಾದುದು ; ದುಂಬಿಗೆ ಸಂಬಂಧ 
ಪಟ್ಟುದು. ೨. ಜೇನುತುಪ್ಪ. ೩. ಸುತ್ತುವಿಕೆ; ಕಿರಂಗುವಿಕೆ. 
೪. (ಆಲಂ) ಮನಸ್ಸಿನ ಅಲೆದಾಟ; ಭ್ರಾಂತಿ; ಅಜ್ಞಾನ : ತ್ಕಾಗಾಂಗ 
ಭೋಗಾಂಗ ಯೋಗಾಂಗ ಸ್ಪರ್ವಸಮಾಧಾನ ಸುಚಿತ್ತವಿರ್ದು. ಮತ್ತೆ 
ಇತ್ಯಾದಿಗಳಲ್ಲಿ ನೋಯಿಸಿನೆಂಬ. ಭ್ರಾಂತು ಭ್ರಾಮರವೇತಕ್ಕೆ (ಕೋರ. 
0೪0-೩೦೩). [ಸಂ.] 

ಭ್ರಾಪ್ಟ್ರ (ನಾ). ೧. ಹುರಿಯುವ ಓಡು; ಬಾಂಡಲೆ: “ಅಂಬರೀಷ, 
ಭ್ರಾಷ್ಟಂ-ಈ ೨ ಹುರಿಗಾವರಿ ”' (ಶರಾಯು- 83-086); “ಭ್ರುಷ್ಟ್ರ 
ಮಂಬರೀಷಂ ಹುರಿದ ಹಂಚಕ್ಕು * (ಮುಂಗರಾ- ೬-3೪). ೨. ಬೆಳಕು; 
ಪ್ರಕಾಶ. ೩. ಆಕಾಶ. [ಸಂ.] 

ಭ್ರಾಪ್ಟಕ (ನಾ). ಎ ಭ್ರಾಷ್ಟ ೧. [ಸಂ.7 

ಭ್ರುಕಂಂಯ (ನಾ). ಹೆಂಗಸಿನ ವೇಷಧಾರಿಯಾದ ನಟ: “ಭ್ರಕುಂಸಃ, 
ಭ್ರುಕುಂಸಃ, ಭ್ರೂಕುಂಸಃ - ೩ ಸ್ಟ್ರೀವೇಷಧಾರೀ.. ಹೆಣ್ಗುವೇಷನನ್ನು 
ಧರಿಸಿದ, ನರ್ತಕಃ, ಪುರುಷಃ, ಕುಣಿಯೆುವೆ ಗಂಡಿನ ಹೆಸರುಗಳು ” 
(ರಾಂ: ಒಟ). ೫೨.) 

ಭ್ರುಕುಟಿ.(ನಾ). ೧: (ಕೋಪ ಮೊದಲಾದ ಕಾರಣದಿಂದ ಉಂಟಾ 
ಗುವ) ಹುಬ್ಬುಗಂಟು; ಭ್ರೂಭಂಗ : ಪಿರಿದುಂ ಪ್ರಯತ್ನದಿಂದಮೆ 
ವಿರಚಿಸೆ ಣ್ಣೆಸೆವ ಭೀಷಣಭ್ರುಕುಟಿ ಫೊದಟ್ಸಿರೆ (ರಸಾ. ೬೮0); 
'ಭ್ರುಕುಟಿ. ಪೊದಳ್ವಿಡೆಗೊಂಡಿರೆ ಕೋಪಾಗ್ನಿಯ ಪೊಡರ್ಪು ರೂಪಾಂತ ತೆಣದೆ 
ಘುಡುಘೆಯುತ್ತುಂ (೧: 0-೬). ೨. [ನಾಟ್ಯ] ಅಭಿನಯದಲ್ಲಿ 
ಹುಬ್ಬಿನ ಏಳು ಭೇದಗಳಲ್ಲಿ ಒಂದು ; “ಎರಡು ಹುಬ್ಬುಗಳನ್ನು 
ಜಾಗ್ರತೆ ಮೇಲೆತ್ತುವುದು” (ಉರ. ೨ಬ ಗಣ್ಮರುಣವ) : ಸಹಜ, 
ಪತಿತ, ಉತ್ಕಿಪ್ತ, ರೇಚಿತ: ಕುಂಚಿತ, ಭ್ರುಕುಟಿ, ಚತುರ-ಈ ಏಳು 
ಹುಬ್ಬಿನ ಭೇದಂಗಳ* . . , ಘಳಿಲನೆಯೆತ್ತಲೈರಡುಂ ಜಲಜಾಕ್ಷೇ ಭ್ರುಕಂಟಿ 
ಯೆಂಬ ಪುರ್ಜೆಸೆದಿರ್ಕುಂ (ಉಾಸ್ಕರೂ- ೩-೪). [ಸಂ.] 

ಭ್ರೂಕುಂಸ (ನಾ). = ಭ್ರುಕುಂಸ: “ ಭ್ರಕುಂಸಃ, ಭ್ರುಕುಂಸ್ಕ, 
ಭ್ರೂತಂಂಸ೬.. ೩ ಸ್ತ್ರೀವೇಷಧಾರೀ -- ಹೆಣ್ಣುವೇಹವನ್ನು ಧರಿಸಿದ ನರ್ತಕ, 
ಪುರುಷ, ಕುಣಿಯುವ ಗಂಡಿನ ಹೆಸರುಗಳು” (ದಾಂತಿ. ೬0), [ಸಂ.] 


10 


15 


40 


ಭ್ರೂಕುಟಿ (ನಾ). , 'ಭ್ರುಕುಟಿ ೧; “ ಭ್ರುಕುಟಿಃ, ಭ್ರೂಕುಟಿಃ -. 
೨ ಹುಬ್ಬು (ಪುರ್ವ) ಗಂಟಿಕ್ಕುವುದು " (ಹಣಡು. ೦೨೮-೯೦). 
[ಸಂ.] 
ಭ್ರೂಕೋಟಿ . (ನಾ). ಹುಬ್ಬಿನ ಕೊನೆ, ತುದಿ; ಈ ಜಗದೊಳ್‌ ಬದ್ದೆಗ 
ನನ್ನೆನಾಷನಿಟ್‌ಕುಂ ಭ್ರೂಕೋಟಿಯಿಂ ಕೋಟಿಯಂ (ಕುತಣ. 6-೨೭); 


ಭ್ರೂಣ ೬೮೦೪ 


ಕುರುಣ್ಯದೃಷ್ಟಿಯೊಳಿತ್ತಂ ಧರಣೀಶ್ವರಂ ಕನಳಮಂ  ಭ್ರೂಕೋಟಿಯಿಂ 
ಕೋಟಿಯಂ (ಕುಂತಿ. 3-09): [ಸಂ.] 

ಭ್ರೂಣ (ನಾ). ೧. ಗರ್ಭಸ್ಥ ಶಿಶು; ಪಿಂಡ : ಗರ್ಭಃ, ಭ್ರೂಣಃ -ಈ 
೨ ಗರ್ಭಂ" (ಕರಾಯು. 6: ತಾಯಿಯ ಗರ್ಭದಲ್ಲಿ, ತಾಯಿ 
ಯಿಂದಲೇ ಆಹಾರವನ್ನು ಪಡೆದು ಬೆಳೆಯುವ ಮನುಷ್ಯನ ಭ್ರೂಣವೂ 
(2mbryo) ಕೂಡ ಶಾಸ್ತ್ರೀಯವಾಗಿ ನೋಡಿದರೆ ಪರತಂತ್ರಜೀವಿಯೇ 
(564. £). ೨- ಕೂಸು: ಶಿಶು; ಮಗು. ೩. ಹುಡುಗ ; ಬಾಲಕ. 
೪. ಬಸುರಿ; ಗರ್ಭಿಣಿ; “ ಬಸುಅ ಸತಿಯೊಳ್‌ ಭ್ರೂಣಮೆಂಬುದು ” 
(ಯಂಗಣ. ೦೪೦-೦೨). ೫. ಸಸ್ಯದ ಅಂಕುರ; ಮೊಳಕೆ: ಈ 
ಅಂಡವು ಪರಾಗನಳಿಕೆಯ ದ್ರವದೊಂದಿಗೆ ಸ್ಪರ್ಶವಾದ ಮೇಲೆಯೇ 
ಭ್ರೂಣವು ತಯಾರಾಗುವುದೆಂದೂ ಖಚಿತವಾಗಿ ನಿರ್ಧರಿಸಲ್ಪಟ್ಟಿತು 
(44೪.06) ; ಭತ್ತದ 'ಉಮಿ ಆಥವಾ ಹೊರಕವಚವನ್ನು ತೆಗೆದರೆ 
ಬರುವ ಅಕ್ಕಿಯಲ್ಲಿ ಮೇಲ್ಭಾಗದಲ್ಲಿ ಭ್ರೂಣ... ಮತ್ತು ಒಳಗೆ ಪಿಷ್ಟದ 
ಭಾಗ ಇರುತ್ತವೆ (6ರ. ಟಿ). ೬. ಮೂಲಾವಸ್ಥೆಯಲ್ಲಿರುವ 
ವಸ್ತು: ಮೂಲವಸ್ತು ; ಈ ಹಂತದಲ್ಲಿ ರೂಪುಗೊಂಡ ವಸ್ತುಗಳನ್ನು 
ಸೌರವ್ಯೂಹದ ಗ್ರಹಗಳ ಮತ್ತು ಇತರ ವಸ್ತುಗಳ ಭ್ರೂಣಗಳೆಂದು 
ವರ್ಣಿಸಬಹುದು (ರೂತುಟ್ಟು. ೩೪). ೭. (?) : “ಗರ್ಭಿಣೀ ಜ್ವಾಲೆಯಶೀವ 
ಬಾಲಕರುಮಿಂತಿವು. ಭ್ರೂಣಮೆನಿಕ್ಕು” (ನಾನಾರ. ೧೬೪). [ಸಂ.] 

ಭ್ರೂಣಹತ್ಯ (ನಾ)- ಗರ್ಭದಲ್ಲಿರುವ ಶಿಶುವನ್ನು ನಾಶಪಡಿಸುವುದು,- 
ಕೊಲ್ಲುವುದು : ಅಂದು ಕಣ್ಣಪ್ಪನ ನಯನಮಿರೆ ಇಂದುಜೂಟಂ ಭ್ರೂಣ 
ಹತ್ಯಕೆ ಬಂದು ನಿಲುವನೆ (04-0೬೦); ಆತ್ಮಹತ್ಯೆ ಭ್ರೂಣಹತ್ಕದೋಪಂ 
ಗಳೊಮ್ಮೊದಲೊಳೆ ಬಂದೊದವುಗುಮೆಂದೆ ಮಾಣ್ಣೆ೦ (ಉಳುಕ್ಕ. ೪3-4). 

[ಇಂ.] 

ಭೂಣಹತ್ಕಾಪಾತಕ (ನಾ). ೧. ಗರ್ಭದಲ್ಲಿರುವ ಶಿಶುವನ್ನು ಕೊಂದು 
ದರಿಂದ ಬರುವ ಪಾಪ. -೨. ಹಸುಳೆಯನ್ನು ಕೊಂದುದರಿಂದ 
ಉಂಟಾಗುವ ಪಾಪ ; ಬಾಲವಧೆಯಿಂದ ಬರುವ ದೋಷ: 'ಕರೆ 
ನಿಮ್ಮಾತಗಳನೀ ಭ್ರೂಣಹತ್ಕಾಪಾತಕಕ್ಕಂಜುವೆನು (ಕುನ್ಮಾರ್ರೋ. 3-೨೬) ; ಈ 
ತರಳನ ಮರ್ದಿಸಿ ಭ್ರೂಣಹತ್ಕಾಪಾತಕವನು ಕಟ್ಟಿಕೊಳಲು ಏತಕೆ 
(Sass. ೦೦-2೭). [ಸಂ-] 

ಭ್ರೂಣಹತ್ಯಾಪಾತಕಿ (ನಾ). ಬಾಲಕನನ್ನು ಕೊಂದ ಪಾಪಿ: ಆತುಕೊಳ್ಳೈ 
ಭ್ರೂಣಹತ್ಕಾಪುತಕಿಯೆ ಪಡಿತಳಿಸು ವಿಶಿಖವ್ರಾತವಿವೆಯೆನುತೆಚ್ಚನಿನ 
ಸುತನನಿಲನಂದನನೆ (ಕುವ್ಮಾಕ: ೦೦-೪೦). [ಸಂ. ಭ್ರೂಣಹತ್ಕಾಪಾತಕಿನ್‌] 

ಭ್ರೂಣಹತ್ಯೆ (ನಾ). ಇಭ್ರೂಣಹತ್ಯ : ಭ್ರೂಣಹತ್ಯೆ ನಮ್ಮ ಮೊದಲನೆಯ 


10 


15 


120 


26 


ಹೆಜ್ಜೆ (ಕಂಕ್ರರೂಿ: ೪4-30): [ಸಂ. ಭ್ರೂಣಹತ್ಯಾ] 


ಭ್ರೂಸಂಜ್ಞೆ 


ಭ್ರೂಭಂಗ (ನಾ). - ಭ್ರುಕುಟಿ ೧; ಪುಕುಪತಮ್ಮಗಪತಿಶಿಶುಸನ್ನಿ 


ಷಣಭ್ರೂಭಂಗಂ* ನಕುಲ ಸಹದೇವರ್‌ (ಶುಕ ೬-೪) ; 
ಭಂಗಮಂ ಮಾಡಿದಂಗದಾದಿಗಳಂ ಭ್ರೂ ಭಂಗಮಾತ್ರದೊಳೆ 
ದು... ಪರಿಭವಿಕುವೆಂ (ತಂಣನೂ ೦-೦೦೬ ನ); 
ಕಂಗಳಿಂದನುಯೋಗ ನಿಜಹಸ್ತಾಂಗುಲಿಯೊಳುತ್ತರ ಲಸದ್ಬೂಭಂಗದಲೆ 
ಸಂದೇಹ ಮುಖವಿಕೃತಿಯಲಿ ದುರ್ನೀತಿ (ಕುಠ್ಮಾಸ- 0೪-೩): [ಸಂ.] 


ಭ್ರೂಭ್ರುಕುಟಿ (ನಾ). ಇಭ್ರುಕುಟಿ ೧: ಕೃತಾಂತಭ್ರೂಭ್ರುರುಟಿಕುಟಿಲಮಂ 


ಜಯಲಕ್ಷ್ಮೀಕಾಂತಂ ಕಾರ್ಮುಕಮಂ ತಳೆದು (4ಂ್ರಫ್ಯ. ೬-೩0). [ಸಂ.] 


ಭ್ರೂಮಧ್ಯ (ನಾ). ಎರಡು ಹುಬ್ಬುಗಳ ಮಧ್ಯಪ್ರದೇಶ : ಮೂಲ 


ನಾಭಿಸ್ಥಿತನೆ ಕಂಠಮುಖನಾಸಾಗ್ರಲೋಲನೇ ಭ್ರೂಮಧ್ಯನಾದ ಮಧ್ಯಸ್ಥನೆ. 
(ಎಕ್ಕೆ ಫು” 4-0೬-೭೨) ; ದಸ್ವಿರಗಳೊಂಭತ್ತು. ಮುಚ್ಚಿ ನಲ್ಲಿ ಧ್ಯಾನ 
ಭ್ರೂಮಧಧ್ಯದಿ. (ಪೃರಂರ- ೩-೦ ಇನುಶ್ನುಂ), [ಸಂ.] 


ಭ್ರೂಲಾಸ್ಯ (ನಾ). ಹುಬ್ಬನ್ನು ಆಡಿಸುವುದು; ಹುಬ್ಬನ್ನು 


ಕುಣಿಸುವಿಕೆ : ಇದು ನಿನ್ನರ್ಚಿಸುವಿಕ್ಷುಚಾಪಂ . . , ಎಂದು ಶೋರ್ಪ 
ತೆಜದಿಂ ಭ್ರೂಲಾಸ್ಯಮಂ . . . ತೋಜಾದಳ್‌ (60ಫ- 00-0೭). (ಸಂ.] 


ಭ್ರೂಲೇಖೆ (ನಾ). ಹುಬ್ಬಿನ ರೇಖೆ,-ಗೆರೆ : ಮುಂದೆ ನಿಂದ ಸಕಳಮಕುಟ 


ಬದ್ಧೆರನುನ್ನವಿತಭ್ರೂಲೇಖೆಯಿಂ . . . ಬೀಡಿಂಗೆ ಬೆಸಸೆ (ಮುಲು. €-8೨)- 
[ಸಂ. ಭ್ರೂಲೇಖಾ] 


ಭ್ರೂವಿಕ್ಷೇಪ (ನಾ). ಇ. ಭ್ರೂಲಾಸ್ಯ : ಆ ಪುರಸ್ತೀಭ್ರೂವಿಕ್ಷೇಪಕ್ಕೆ 


ಸೇನಾಪತಿಪದವಿಯನಿತ್ತಂ ಮನೋಜಿಂತಂ. (ಶುಲ ೨-೫೬)- [ಸಂ.] 


ಭ್ರೂವಿಕ್ಷೇಪಣ (ನಾ). = ಭ್ರೂಲಾಸ್ಯ : ತದ್ಧೂವಿಕ್ಷೇಪಣಪ್ರೇರಿತಂ 


ಮೇಘನಾದನಾದರದಿಂ ಬಂದು (ಕಾಃಕೇ- ೬-40೪): [ಸಂ.] 


ಭ್ರೂವಿಭ್ರಮ (ನಾ). ಹುಬ್ಬಿನ ರಮಣೀಯವಾದ ಚಲನೆ.-ವಿಲಾಸೆ : 


ಕಂತುಿಶರಭವ[ನ]ನಾ ಪ್ರಿಯಕುಂತಾಭ್ರೂವಿಭೃಮಗ್ರಹಾಗ್ರಹವಶದಿಂ. 
'ಭ್ರಾಂತಿಸದುಪಶಾಂತಮನಂ  ಶಂತನುಗಿತ್ತೆಂ  ಸಮಸ್ತರಾಜ್ಯಶ್ರೀಯಂ 
(ತಂತಣ- ೦-೬೬) ; ಆಕೆಯರ ಸಪ್ತವಿಧಭ್ರೂವಿಭ್ರಮದಿಂ ಮದನನ ಪದೆ 
ವಿಲ್ಗಳಂ ಕೆದಅ'ದಂತೆಯುಂ , , , ಅತಿ ಮನೋಹರಮಾಗೆ (ತಂ್ರಪು- 
0೨-೦೯೪ ನ). [ಸಂ.] 


ಭ್ರೂವಿಲಾಸ (ನಾ). ಇ ಭ್ರೂವಿಭ್ರಮ : 'ಭ್ರೂವಿಲಾಸಸ್ಮಿ ತಿಯೊಳೇ 


ಸುತ್ಪತ್ತಿಯಾಗದೆ ಬ್ರಹ್ಮಕೋಟಿಗಳು - . . ದೇವ. (ಕುಣ್ಮಕೀ. ೩-೪೨). 
[೫o.] 


ಭ್ರೂಸಂಜ್ಞೆ (ನಾ). ಹುಬ್ಬಿನಿಂದ ಮಾಡುವ ಸನ್ನೆ : ವಿವಾಹಮಂಗಳಕೆದೇ 


'ಭ್ರೂಸಂಜ್ಞಿ ಯೆಂಬಂತೆ 'ಚೆಲ್ವನದೇಂ ಶ್ಮಶ್ರುವಿಕಾಸರೇಖೆ ತಳೆದತ್ತೀಗಳ್‌ 
ಕುಮಾರಾಸ್ಕದೊಳ್‌ (ಗರಂ. ೪0). [ಸಂ. ಭ್ರೂಸೆಂಜ್ಞಾ] 


ಮ 


ಮ 
ಮ (ನಾ). ೧. ಕನ್ನಡ ವರ್ಣಮಾಲೆಯ ನಲವತ್ತೈದನೆಯ ಅಕ್ಷರ : 
ಪಫಬಭಮಯರಲವಶಷಸಹ (ಇಾಶಾಳೂ. ೬ ನಿ); ಅಚ್ಚಗನ್ನಡದಲ್ಲಿ ೪೭ 
ಅಕ್ಷರಗಳಿವೆಯೆಂದು ಕೇಶಿರಾಜನು ಹೇಳಿರುತ್ತಾನೆ... . . ವ್ಯಂಜನಗಳು 
* ಪಘಬಭಮ (4ರ2:-4). ೨. .ಚಂದ್ರ. ೩. ಬ್ರಹ್ಮ. ೪. ವಿಷ್ಣು. 
೫. ಶಿವ. ೬. ಯಮ. ೭. ಸಮಯಂ; ಕಾಲ. ೮, ವಿಷ. ೯. ನೀರು. 
೧೦. ಸುಖ; ಕ್ಷೇಮ. ೧೧: [ಛಂದ] ಮೂರು ಗುರುಗಳನ್ನು 
ಒಳಗೊಂಡಿರುವ ಒಂದು ಅಕ್ಷರ ಗಣ ; ಮಗಣ ( - - -): 
ಮಯರಸತಜಭನಲಿ ಗವಿನಿಚಯವೆಂಬಿವು ನಿಯಮದಿಂ ಗಣಾಕ್ಷರವಂಕ್ಕುಂ 
(60ರೋಂಶು- ೦-೩೬). ೧೨. [ಸಂಗೀತ] ಸರಿಗಮಪಧನಿ ಎಂಬ ಸಪ್ತ 
ಸ್ವರಗಳಲ್ಲಿ ನಾಲ್ಕನೆಯದು ; ಮಧ್ಯಮ : ಅವಲಲ್ಲಿ ತೋಜುವಕ್ಷರುದಿ 
ಸಂಜ್ಞೆಗಳು ಪುಟ್ಟಿದುವು ಸರಿಗಮಪಧನಿಯೆಂಬಿವು (ಕುಂಗರಾ- ೨೩-೬); 
ಸಪ್ತೆಸ್ಟರರ ಕ್ರಮವಾಗಿ ಸ. ರಿ, ಗ, ಮ್ಮ ಪ, ಧ, ನಿ ಎಂಬ 
ಸಂಕೇತಾಕ್ಷರಗಳಿಂದ ಪ್ರಯೋಗದಲ್ಲಿವೆ (14೧43, 03). ೧೩. [ಗಣಿತ] 
ಐದು ಎಂಬ ಸಂಖ್ಯೆಯ ಸಂಕೇತ; p ಜ್ಯೋತಿಷ್ಯದಲ್ಲಿ ಅಕ್ಷರ 
ಗಳಿಂದ ಸಂಖ್ಯೆಯನ್ನು ಗುರುತಿಸಂವ ಒಂದು ಕ್ರಮವಿದೆ. 'ಪಾದಿ 
ಪಂಚ' ಎಂದರೆ-ಪ ಎಂದರೆ ೧ ಫ ೨ಬ ಹ, ಭೂ ಳಿ 
ಮ ೫ -- ಈ ರೀತಿ ಲೆಕ್ಕ ಮಾಡುತ್ತಾರೆ. (ಸ.] 
ಮಇಂದ 'ವೆಯಿಂದ' ನೋ. 


ಮಣದು 'ಮೆಯನ್ದನ' ನೋ. 
ಮಂಕ (ನಾ). ೧. ಕಳೆಗುಂದಿದವನು ; ಪೆಚ್ಚುಮೋರೆ ಹಾಕಿ 
ಕೊಂಡಿರುವವನು : ಯಾಕೆ ಮಂಕನಾಗಿ ಕುಳಿತುಕೊಂಡಿದ್ದೀಯ ? 
(ಕೊಂ) ೨. ದಡ್ಡ ; ತಿಳಿಗೇಡಿ; ಮೂಢ: ಕುರುಬನೆಂಬ ಮಾತು 
ಮಂಕನೆಂಬ ಅರ್ಥದಲ್ಲಿ ರೂಢಿಯಾಗಿರುವುದು (ಜರು. 1೪: ೨೬; ಆಗ 
ನಾನು ಮಂಕನಂತೆ ಕಂಳಿತು ಬಿಡುತ್ತೇನೆ (ಣರನ, ೨೭)- 
[ಮಂಧೆ 4 - ಅ] 


ಮಂಕಡ 'ಮಕ್ಕಡ' ನೋ. 

ಮಂಕಣಿ 'ಮಕ್ಕರ್ಲಿ” ನೋ. 

ಮಂಕಬ್ಬೆ (ನಾ). ಒಬ್ಬಾಕೆಯ ಹೆಸರು: ಪಮ್ಮಣನ್ಹಿಭಟುರರ ಮಾಳವೆ 
ಕನ್ರಿಯರ ಸಿಸಿತ್ತಿಯರಪ್ಪ ಮಂಕಬ್ಬೆಕನ್ನಿಯರ್‌ (ಎ೪. 1% (8), ಸಂಕ 
14-6; ಸು. 2000). [ಮಂಕ? 4 ಅಬ್ಬೈ] 


ಕಂಕಿ ಹೋಹುದಲ್‌ಂದ 
[ಮಂಕ ---ಣ್ಯ) 
ಅವಳ ಕಣ್ಣ ಬೆಳಕಿನಲ್ಲಿ 
ಪಿ. ಜಡತೆ; ಆಲಸ್ಯೆ; 


ಮಂಕಿ (ನು). ಬುದ್ಧಿಯಿಲ್ಲದವಳು ; ದಡ್ಡಿ ; 
ಮಂಕಿ ಹೋಹುದು ಲೇಸು (ಸರ್ಶತ್ವಿ- ೦633)- 

ಮಂಕು (ನಾ). ೧. ಮಸುಕು; ಮಬ್ಬು : 
ಹಗಲು ಮಂಕು ಚೆದುರಿತು. (ಉಗ. ೩೦೪)- 
ನಿರುತ್ಸಾಹ : ಗೆಲವು ಹೋಗಿ ಮಂಕು ಕವಿಯಿತು. (ಮುತಿತೂ- ಬಿ; 
ನಿವಾರಿಸಲುಗದ ಮಂಕು ಳಸಾಪುರವನ್ನು ಕವಿದಂತೆ ಅವರಿಗೆ ತೋರಿತು 
(46ತು. 60), ೩. ದಿಗ್ರ್ರವೆ: ಸತವ ಕಕ್ಕಾಬಿಕ್ಕಿ: ಅರಿವೊ ಮಾಯೆಯ 
ಮಂಕೊ (880: ೦೨-೦). ೪. ಮಂದೆ ದ್ಧಿ. ; ಅಜ್ಞಾನ 
'ಜಡ್ಡು ಕವಿದರೆ ಮಜಪರೇ ಮಾಡಿದ ಮಹಾತ್ಮ ಕರ ( 
ಚಿ. ತಿಳಿವಳಿಕೆ ಇಲ್ಲದ ವ್ಯಕ್ತಿ; ಬುದ್ಧಿಗೇಡಿ : 


ಮಂಕುಬೂದಿ 
ಕಂಕಣವು ಕಟಿಸೂತ್ರ ಪಂಕಜವ: ೨ ಎನಬೇಡ ತಾನೊಲಿದ ಮಂಕೆ 
ಮಾಣಿಕವು (1ರಣ್ಣ- 0೭೦೦). (ಗು): ೬. ಬುದ್ಧಿಯಿಲ್ಲದ; ದಡ್ಡತನ 


ದಿಂದ ಕೂಡಿದ ; ಮಂಕು ಜೀವನಾಗಿ ಮುಕ್ತಿ ಬೇಡಬಾರದು (ಕಕಂರ. 
೨-೩6-9); ಎಲೆ ಮುಂಕುಮದನ ಧಿನ್ನರಳಂಬು - . . ಎನ್ನ ಕಲುವಕ್ಷದೊಳ್ಕು 
ನಾಂಟಲರಿಯವು ಹೋಗು (ಕೀೋಶತ 03-30). 

ಮಂಕಾಡು ಎ ಹುಡುಗಾಟಿಕೆ ಮಾಡು; ಹಂಡುಗಾಟವಾಡು : 


ತಾಯ ಮುಂದೆ ಮಗು ಮಂಕಾಡಿದೋಪಾದಿಯಲ್ಲಿ (ಕರಗ. 10) - 
ಮಂಕುಮಾಡು ಎ ೧. ಮರುಳುಮಾಡು; ಮೋಹಗೊಳಿಸು : ಬಂಡ 
ಗಿಳಿಯೆ ಕೇಳೆಮ್ಮ ನಾಯಕ ತನ್ನ ಸೋಂಕಿದಾಕ್ಷಣವೆ ನೀಜಿಯರ ಮಂಕು 
ಮಾಡುವ (608: ೬-3). ಶಿ. ಕಳೆಗುಂದಿಸು : ಕಾಂತಿಹೀನನನ್ನಾಗಿ 
ಮಾಡು: ಪ್ರಖರತೇಜಸ್ಸುಳ್ಳ ಸೂರ್ಯ. , . ಶಿಂತಪ್ರಕಾಶನಾದ 
ಚಂದ್ರನನ್ನು ಮಂಕು ಮಾಡಿ ಲೋಕದ ಕಣ್ಣಿಗೆ ಅವನ ಇರವೇ ಗೊತ್ತಾಗ 
ದಂತೆ ಮಾಡಿಬಿಡುತ್ತಾನೆ (ಕೂಕ್ಕಳು- 008): [ದೇ.॥ ತಮಿ, ಮಕ್ಕು; 
ಮಲ. ಮಣ್ಣುಕ ; ತುಳು» ತೆಲು. ಮಂಳು./ಪಾಲಿ. ಮಂಕು ] 


15 | ಮಂಕುಗೊಳಿಸು (ಕ್ರಿ). ೧. ಮರುಳುಮಾಡು ; ವಿಸ್ಮಯಗೊಳಿಸು : 


29 


s 
ಮಂಕುದಿಣ್ಣೆ 


50 


; [55 


ಭಾರತದ ಸನ್ಮಾಸಿಯೊಬ್ಬ ಅಮೇರಿಕೆಯ ಜನವನ್ನು ಮಂಕುಗೊಳಿಸಿದ 
(6ರ. ೩0). ೨. ಹೆಚ್ಚದಂತೆ ಮಾಡು ; ಕುಂಠಿತಗೊಳಿಸು: ಆ 
ಹುಡುಗಿಯಲ್ಲಿ ಅಡಕವಾಗಿರುವ ಪ್ರತಿಭೆಯನ್ನು ತಾಯಿ ತಂದೆ ಮಂಕು 
ಗೊಳಿಸುತ್ತಾರಲ್ಲಾ ಎಂದು ಸುನುದಳಿಗೆ ವೃಥೆಯಾಯಿತು (ರೂಕಲ್ಕಿ. 00೦). 
೩. ಮಸಕಾಗುವಂತೆ ಮಾಡು; ಮಬ್ಬಾಗಿಸು. 

[ಮಂಕು 4 ಕೊಳ್‌, ೫ - ಇಸ್ಕು] 

ಮಂಕುತನ (ನಾ): ತಿಳಿವಳಿಕೆಯಿಲ್ಲದಿರುವಿಕೆ ; ದಡ್ಡತನ ; ಬೆಪ್ಪುತನ : 
ನಿನಗೀ , ಮುಕುತನವೇನೆಂದರಾ ಸಖರು ಪ್ರತ 6-೬); ಏ ಚನ್ನಾ 
ಇದೇನೋ ನಿನ್ನ ಮಂಕುತನ.? (ಕರಹು. ೩). [ಮಂಕು 4 - ತನ] 

(ನಾ). ದಡ್ಡತನದ ರಾಶಿಯಂತಿರುವವನು ; ಬಹಳ 
ಪೆದ್ದ: ನೀನು ಬೆಳೆದ ಮೇ ಲೆ ಶುದ್ಧ ಮಂಕುದಿಣ್ಣೆ ಆಗುತ್ತೀಯ ನೋಡು 
ತ್ರಿರು (೫೮8: 0) ; ಮಂಕಂದಿಣ್ಣೆ ಮದುವೆಗೆ ಹೋದರೆ ವಾಲಗ 
ದವರೆಲ್ಲಾ ಅಟ್ಟುಡಿಕೊಂಡು ಹೊಡೆದರಂತೆ (ಗಾರ). [ಮಂಕು -- ದಿಣ್ಣೆ] 

ಮಂಕುಬಡಿ (ಕ್ರಿ). ಏನೂ ತೋಚವಿರು ; ದಿಗ್ಭ್ರಮೆಯಂಂಟಾಗು ; 
ಮಂಕುಬಡಿದವರಂತೆ ಕುಳಿತುಬಿಟ್ಟವರಂ ಒಮ್ಮೆಲೇ ಚೇತರಿಸಿ ಫಟಫಟನೆ 
ಆಂಗೈಯಿಂದ ಹಣೆ ಬಡೆದುಕೊಳ್ಳ್ಳಹತ್ತಿದರು (ತೂಕುರಾ, 383); ಚಿದಂಬರ 


ನಂತೂ. . - ಮಂಕುಖಡಿದವನಂತೆ ನಿಂತುಬಿಟ್ಟ (ಹಸುತೊ.- 60). 
[ಮಂಕು + ಬಡಿ] 
ಮಂಕುಬೂದಿ (ನಾ): ತಾಂತ್ರಿಕಸಿದ್ದಿಯನ್ನು ಪಡೆದವರು ಜನರ 


ಮನಸ್ಸನ್ನು ವಶಪಡಿಸಿಕೊಳ್ಳಲು ಪ್ರಯೋಗಿಸುವರೆಂದು ನಂಬ 
ಲಾದ ಮಂತ್ರದ ಬೂದಿ : ವಶೀಕರಣ ಭಸ್ಮೆ: ಮಂಕುಬೂದಿ 
ನ್ನೈರಚಿದ ಮಾಟಗಾರನಿಗೆ ಶರಣು ಹೊಂದಿದವರಂತೆ ಈ ದೇಶದ ಜನರು 
ಪವಾಡಪುರುಷರಾದ ಮಹಾತ್ಮರನ್ನು ಹಿಂಬಾಲಿಸಿದರು (ಕಂಃಕಂ- ಲಾ) 
ಮಂಕುಬೂದಿಯನ್ನೆರಚು. (ಆಲಂ) ಮೋಸಮಾಡು ; ವಂಚನೆ 


ಮಾಡು : ವೃದ್ಧತೀರ್ಥಯಾತ್ರಿಗಳ ಮೇಲೆ ಮಂಕುಬೂದಿಯನ್ನೆರಚುವು 
ದಂತೂ ಪಾಪ ಆವರಿಗೆ ಗೊತ್ತೇ ಇಲ್ಲ! (೫6. 3೨); ಈ ವಿಭೂತಿ 


ಮಂಕುಮಳೆ 


ರುದ್ರಾಕ್ಷಿಗಳು ಅವನ ಕಣ್ಣಿಗೆ ಮಂಕುಬೂದಿಯನ್ನೆರಚಲಾರವು (ಶ್ರೀರಾಡು. 
3). [ಮಂಕು 2. ಬೂದಿ] 
ಮಂಕುಮಳೆ (ನಾ). ದಿಗೃಮೆಗೊಳಿಸುವ ಮಳೆ ; ಭಯಂಕರವಾದ 
ಮಳೆ: ತೆಂಕಣಗಾಳಿ ಮಂಕುಮಳೆ ಬರಸೀತು (ಗಾರಿ). 
[ಮಂಕು --ಮಳೆ (ಎ ಮಜ) 
ಮಂಕುರ (ನಾ). ಕನ್ನಡಿ ; ದರ್ಪಣ. [ಸಂ.] 
ಮಂಕುವೊಯ್‌ (ಕ್ರಿ). ಮಂಕು ಆವರಿಸು ; ಭ್ರಾಂತಿಯುಂಟಾಗು ; 
ದಿಗ್ಭ್ರಾಂತನಾಗು : ರೋಂಕರಿಸುವ ತುಂಬಿಗಳ” ಕಂಡು ನಮಿರಾಜ 
ಮಂಕುವೊಯ್ದಂತಾದನೊಡನೆ (ಕ6ತ- ೩೯-೭). [ಮಂತು 4. ಪೊಯ್ಸ್‌,] 
ಮಂಕುಹಿಡಿ (ಕ್ರಿ). ಪೆಚ್ಚುತನ ಆವರಿಸು ; ಪೆಚ್ಚಾಗಂ ; ಬೆಪ್ಪಾಗಂ : 
್ನಿ ನೋಡಿ ಶ್ರೀನಿವಾಸರಾಯನು ಮಂಕುಹಿಡಿದವನಾಗಿ 
“ಸುಬ್ಬಣ್ಣವರೇ, ಇದೇನು ಮನೆಯೋ, ಇಲ್ಲವೆ ದೆವ್ವದ ಗುಹೆಯೋ?” 
ಎಂದು ಕೇಳಿದನು (ಕೃತಕ್ಕೆ. 0೨೩). [ಮಂಕು 4 ಹಿಡ್ಮಿ ( <ಪಿಡ್ತಿ)] 
ಮಂಕ್ರಿ 'ಮಕ್ಕರಿ' ನೋ. 
ಮಂಗ (ನಾ). ೧. (ಮನುಷ್ಯನನ್ನು ಹೋಲುವ ಹಾಗೂ ಬಾಲವುಳ್ಳ) 
ಒಂದು ಬಗೆಯ ಪ್ರಾಣಿ; ಕೋತಿ; ಕಪಿ; ೪ ವಿಕಾಸವಾದದ ಪ್ರಕಾರ 
ಮಾನವಜನಾಂಗದ ಮೂಲಪ್ರಾಣಿ: ಮಾಡಿದ ಗಣಪತಿ ಮಂಗನಾದ 
ಮೇಲಿನ್ನೇನಿನ್ನೇನು (ಕ್ರರಂರ- ೨-೩೭-೩); ಮಂಗನ ಕೈಗೆ ಮಾಣಿಕ್ಯ ಸಿಕ್ಕಿದ 
ಹಾಗಾಗಿದೆ (ರರು. 5); ಮಂಗನ ಕೈಯಲ್ಲಿ ಕೊಳ್ಳಿ ಕೊಟ್ಟ ಹಾಗೆ (ಗಾರ)- 
ವಿ. (ಆಲಂ). ಕುರೂಪಿ ; ಅಂದಗೇಡಿ ; ಆ ಮಂಗನನ್ನು ಯಾರು. 
ಮದುವೆ ಮಾಡಿಕೊಳ್ಳು ತ್ತಾರೆ ? (ರೂಂ). 
ಮಂಗನ ಕಾಯಿಲೆ ಎ ಸತ್ತ ಕೋತಿಯಿಂದ ಹರಡುವ ಒಂದು 
ಬಗೆಯ ಸಾಂಕ್ರಾಮಿಕರೋಗ ; ಸಾಗರ, ಸೊರಬ ಮುಂತಾದ 
ಕಡೆಗಳಲ್ಲಿರುವ ಮಂಗನ ಕಯಿಲೆಗೆ ಅನೇಕರು ಬಲಿಯಾಗಿದ್ದಾರೆ (ಕೂ). 
ಮಂಗನ ಕೆಮ್ಮು-ಸಣ್ಣಮಕ್ಕಳಿಗೆ ಬರುವ ಒಂದು ಬಗೆಯ ಕೆಮ್ಮು; 
ಕೋಡಗಕೆಮ್ಮು ; ನಾಯಿಕೆಮ್ಮು : ಸಣ್ಣ ಹುಡುಗರ ಮಂಗನ 
ಕೆಮ್ಮಿನಲ್ಲಿ ಪ್ರವಾಳಭಸ್ಮವು ಬಹಳೇ ಉತ್ತಮ ಔಷಧವಾಗಿರುವುದು 
(540: ೬೨). ಮಂಗನ ಕೈ ಎ ಅನ್ನ ಮೊದಲಾದುವನ್ನು ತೋಡಲು 
ಉಪಯೋಗಿಸುವ ಸಲಕರಣೆ. ಮಂಗನ ಬಾವ ಎ ಕೆನ್ನೆ ಹಾಗೂ 
ಕೊರಳು ಊದಿಕೊಳ್ಳುವ ಒಂದು ಬಗೆಯ ರೋಗ; ಕೆಪ್ಪಟರಾಯ 
(ಕರಾ); ಗದ್ದ ಕಟ್ಟು; “ಗದ್ದಕಟ್ಟು; ಮಂಗನ ಬಾವು” (೩೦೭1118. 
ಇಂಕಂ): ಮಂಗಮಾಯ ೩ ಕಣ್ಣಿಗೆ ಕಾಣದಂತಾಗುವಿಕೆ ; ಅದೃಶ್ಯ 
ವಾಗುವಿಕೆ ; ಎಷ್ಟೆಷ್ಟು. ತಡಕಿದರೂ ಅದು: ಮಂಗಮಾಯವಾಗಿದೆ 
ಯಲ್ಲೇ! (ಸರಣ: 1, 808). 
[ ದೇ.॥ ಮಲ. ಮೊಣ್ಣ ; ತುಳು. ಮಂಗ] 
ಮಂಗ್ಕ (ನಾ). ೧. ದೋಣಿಯ ಮೇಲುಭಾಗ ; ನಾವೆಯ ಅಗ್ರ ಭಾಗ; 


ನೌಕಾಶಿರ : “ಪುಳಿಂದಸ, ' ಮಂಗಃ ಈ ೨ ನಾವೆಯ ಬಿಸುಜು” 
(ಕಂಡಯ. ೧೧0-8೦). ೨. ಹಡಗಿನ ಪಕ್ಕ,--ಪಾರ್ಶ್ವಭಾಗ. [ಸಂ.) 
ಮಂಗಚೇಷ್ಟೆ (ನಾ). ಕಪಿಯಂತೆ ಹುಬ್ಬು ಕುಣಿಸಂವುದು, 


ಹಲ್ಲು ಕಿರಿಯುವುದು ಮೊದಲಾದ ಅಂಗಚಲನೆ : ಹೀಗೆ ನಾನಾತರದ 
ಮಂಗಚೆಪೈಗಳಿಂದ ತನ್ನ ಸೌಂದರ್ಯವ; ತಾನೇ ಪ್ರಶಂಸಿಸಿಕೊಂಡು 
ಕನ್ನಡಿಯಿಂದ ಈಚೆಗೆ ಸರಿದಳು (85; [ಮಂಗ 4- ಚೇಷ್ಟೆ] 
ಮಂಗಟ್ಟೆ (ನಾ). ಒಂದು ಜ: ಎದೆಡೆ ಮಂಗಟ್ಟೆ ಹಕ್ಕಿಗಳ 
ವಿಕಟನಾದವು ಕ: ಚ 
ಮಂಗತಂಡಬಿಂಕೆಜಿಕ (ನಾ). 
ಕೆಲ್‌ಯೊಳ್‌ ಬಿತ್ತು ಬೀಟಿ 


(ಕಾನೂರು. ೪೩). 
ಸರು 


2೦ ಮೂಗೊಬಿ ಪ: 


ಮಂಗತಣ್ಣಟಿಂ 


ಇಳ್ಳುಂ. 


೬೮೦೬ ಮಂಗಲ 

ಬಿಬ್ಬಿರ್‌ (ಎಕ, ಸ, ಶಂತಾಶು. ೦೫4-೪; ಸು. 2000). [? 4 6೮] 

ಮಂಗತನ (ನಾ). ೧. ಕಪಿಯ ಮೂಲಸ್ವರೂಪ, -ಪ್ರಕೃತಿ : 
ಮನುಷ್ಯನು ವಿವೇಕವಂತನೂ ವಿಕಾಸಶೀಲನೂ - ಆದೆ ಪ್ರಾಣಿಯೆಂದು 
ಕೇಳುತ್ತೇವೆ, ಮಂಗತನದಿಂದೆ ಮನುಷ್ಯತ್ವ ಕ್ಕೆ ಬಂದಿದ್ದಾನೆ (ರೇಕಕ್ಕೆ. ೦೦೪). 
ಪಿ. (ಆಲಂ) ಕುಚೇಷ್ಟೆ; ಅಧಿಕಪ್ರಸಂಗ ; ಹೆಣ್ಣುಹುಡುಗೇರ ತಂದೆ 
ಆಂದರೆ ದೇವರ ಗುಡಿ ಅಂತ ತಿಳಿದಾನೇನೋ, ಮನಸಿಗೆ ಬಂದ್ಹಾಂಗ 
ಮಂಗತನ ಮಾಡಲಿಕ್ಕೆ ? (8. ೦೫); ತಿಪ್ಪನಲ್ಲಿ ವೈದಿಕವೃತ್ತಿಯ 
ಹುಡುಗರ ಮಂಗತನವೆಲ್ಲ ತುಂಬಿಕೊಂಡಿತ್ತು ( ಸನುಕೀ- 0೨). 

[ಮಂಗ್ಕ 3 -- ತನ'] 
39|ಮಂಗತೋರಣ (ನಾ). ಒಬ್ಬಾತನ ಹೆಸರು: ಶ್ರೀಮಂಗತೋರಣನ್‌ 


ಪ್ರಮಾದಿಯೆಮ್ಚ ಸಂವತ್ಸರದಾ[ಷಾಢ]ಸುದ್ಧಸಪ್ತಮಿಾ ಆದಿತೃವಾರದನ್ನು 
ಬೆಳ್ಳೊಲನಾಡನಾಳ್ವಿರ್ಕೆ (1928. ೫1-1, ೨0-೪; 8 (?) 
ಮಂಗನಉಡಿದಾರ (ನಾ)- ಒಂದು ಬಗೆಯ ಬಳ್ಳಿ: ಆಕಾಶಬಳ್ಳಿ, 


ಮಂಗನ ಉಡಿದಾರ (ನ್ಮ 80- ೦೯-೩೪೨). [?) 
೩5 [ಮಂದನಬಳ್ಳಿ (ನಾ.) * ಮಂಗನಉಡಿದಾರ : ಇದನ್ನು ಆಕಾಶಬಳ್ಳಿ 
| ಅಥವಾ ಮಂಗನಬಳ್ಳಿ (೧06೩) ಎಂದು ಕರೆಯುತ್ತಾರೆ [Oy 
00೯). [? _-ಬಳ್ಳಿ 
ಮಂಗಪರಸ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ನಿಜರವನ 
ಮಗವಂ* ಮಜ್ಗಪರಸರ ಅಟ್‌ಯ ತುಣುಗೋಳೂರಟವಿನೊಲೆಟಪಡೆ ಪರಿ 
ಯಾಟ್ಸು ೫ ೫ ಸತ್ತ್ವ (ಏಳೆ. 11 ತುಶುಳೂ, ೬-೨; ಸು, 000 1). 
[ ಮಂಗ ಅಪ (ಆ ಅಪ್ಪೃ) - ಅರಸ್ಕ್ರ ] 
ಮಂಗಪ್ಪೆ (ನಾ). ಒಂದು ಬಗೆಯ ಸಸ್ಯ: 
'ಅಪ್ಪೆಯಸೊಪ್ಪು' ಪರಾ. [21 
ಮಂಗಮಾರಿ (ನಾ). ಒಂದು ಬಗೆಯ ಸಸ್ಯ: ಮಂಗಮಾರಿಸೊಪ್ಪು, 
ಹೆಣ್ಣುಕರೀತುಂಬೆ, ಹುಚ್ಚುಮುಟ್ಟೇಗಿಡ (ಕ್ಕು 80. ೭-೦೦೬); ಮಂಗಮಾರಿ 
ತುಂಬೆ, ಶಿರಪೊಟ್ಟಿಲಿ (ರ್ನನ. ೨೩6). "'ಮಂಡಳಮಾರಿ' 'ಪರಾ, [?] 
ಮಂಗಮುಿಷ್ಟಿ (ನಾ). ೧. ಕಪಿಯ ಮುಚ್ಚ-ಓಡಿತ. ೨. (ಆಲಂ) 
ಹಿಡಿದ ಹಟವನ್ನು ಬಿಡದಿರುವುದು ; ಹಟಮಾರಿತನ : ಷಣ್ಮುಖನೂ 
ಅಪ್ಪಿಷ್ಟರವನಲ್ಲ, ತುಂಬ ಹಟಮಾರಿ ! ಉಡದ ಹಿಡಿತ ಅವನದು. 
ಅದಕ್ಕೆ 'ಮಂಗಮುಷ್ಟಿ' ಎಂದು ಹೇಳಿದರೆ ಸಲ್ಲೀತು (ಕೂಟಃ. ೪). 
೩. ಜಿಪುಣ; ಲೋಭಿ ; ಅವನು ಬಹಳ ಮಂಗಮುಂಸ್ಸಿ, ಅವನನ್ನು 
ಸಾಲ ಕೇಳಲೇ ಬೇಡ (ಕೂ). "ಕಪಿಮುಖ್ಪಿ' ಪರಾ. 
[ ಮಂಗ, 4 ಮುಷ್ಟಿ ] 
ಮಂಗಯ್ಯ (ನಾ). ಒಬ್ಬಾತನ ಹೆಸರು ; ತೋಟಯ್ಕನ ಮಗ ಮಜಬ್ಗಯ್ಯಂ 
೬. ಕಾಳೆಗದೊಳ್‌ ಆನೆಯ ಮುಂದೆ ಸತ್ತು ಸರ್ಗ್ಗೃಕ್ಕೆ ಸಂದೊಂ 
[ ಮಂಗ, 4 ಅಯ್ಯ 


(ಸ್ಮ 80- ೭೩-೦೩೭). 


(os. xu, ಬುಡ್ಡಗಿ ೩೯-೦೨ ; "ಸು. 960) 
ಮಂಗರವಳ್ಳಿ 'ಮಂಗುಜುವಳ್ಳಿ' ನೋ. 
ಮಂಗರೆ 'ಮಗ್ಗಾರೆ' ನೋ. 
ಮಂಗಲ, ಮಂಗಳ (ಗು). ೧: ಶುಭಕರವಾದ ; ಕಲ್ಮಾಣಕರವಾದ : 

ಶಶಿಯ ಪೋಲ್ವ ಮುಖಮೈದೆ ಕೊರಗಿತ್ತೆ ಮಂಗಲಸೌಮ್ಮವಜತುದೇ 

*. ಗ್ರಹಬಲಂ ತಪ್ಪಿತಕಟಾಯೆಂದಳು (ಉಣ. 6-36). (ನಾ)- 


1 


40 


೨. ಏಳಿಗೆ; ಅಭಿವೃದ್ಧಿ. ೩. ಅದೃಷ್ಟ; ಭಾಗ್ಯ; ಮೇಲ್ಮೆ. 
೪. ಕುಶಲ; ಕ್ಷೇಮ. ೫. ಸುಖ; ಸಂತೋಷ. ೬. ಶುಭ; 
ಕಲ್ಮಾಣ; ಒಳ್ಳಿತು; ಶ್ರೇಯಸ್ಸು: “ಶ್ವಃ(ಸ್ವ)ಶ್ರೇಯಸಂ, 


ಕಲ್ಯಾಣಂ . , . ಮಂಗಳಂ_ ಈ ೧೧ ಒಳ್ಳಿತರ್ಕೆ ಪೆಸರ್‌'' (ರಾಯಾ. 
೨೦-೦೨೨) ; ಬೆಳೆಗಾದುದಾ ದಿನಂ ಪೂಜೆಗೈದಂಗಜಾರಿಗೆ, ಮಧುರ 


ಮಂಗಲ ೬೮೦೭ 


ಮಂಗಲದ ಸಂಗೀತದಿ ಸ್ತುತಿಸಿ (ಚಕ್ರಾಂಗ: ೬೨-೦೬೪)... ೭. ಕಾವ್ಯ. 
ಗೀತ, ಶಾಸನ ಇತ್ಯಾದಿಗಳ ಆರಂಭ ಅಥವಾ ಅಂತ್ಯದಲ್ಲಿ ಬರುವ 


ಇಷ್ಟದೇವತಾಪ್ರಾರ್ಥನೆ ಅಥವಾ ಶುಭವನ್ನು ಕೋರುವಿಕೆ 
ಶುಭದ ಹಾರೈಕೆ: ಮಂಗಲವು ಕರುಣಾಂತರಂಗ ಶ್ರೀರಂಗಗೆ 
ಮಂಗಲವು ಸಿಂಹಾದ್ರಿ ನರಸಿಂಹಗೆ (ಫ್ರರಂಠ: ೩-೨3೦ ಅನುತೂಂ).|5 


'ಜಯಮಂಗಲ'ಹೋ. ೮. ಶುಭಶಕುನ,-ನಿಮಿತ್ತ. ೯. (ಶುಭ 
ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮಾಡುವ) ಶುಭಾರಂಭ. 
ತಲವಜ್ರಾಫಾತದಿಂ ಮರ್ದಿಸಿ ರಜಕನನಾತ್ಮಪ್ರವೇಶಕ್ಕಿದೇಮ:ಗಲ 
ಮೆಂಬಂತಾ ಪುರದ್ವಾರದೊಳವನಡಗಿಂ ಬುತ್ತಿಯಿಟ್ಟು . . . ಪೊಕ್ಕಂ 
ದನುಜನ ಪೊಟಲಂ (೩೫ರ. ೬-೦೦). ೧೦. ಮದುವೆ ಮೊದಲಾದ 
ಶಂಭಕಾರ್ಯ, - ಉತ್ಸವ, - ಸಮಾರಂಭ: " ಮಂಗಲಕಾರ ', 
*ಮಂಗಲವುಣಿ ಪರಾ: ೧೧: ಅನೂಚಾನವಾಗಿ ಬಂದ ಆಚಾರ, 
ಪದ್ಧತಿ, -ಸಂಪ್ರದಾಯ. ೧೨. ನವಗಹ್ರಗಳಲ್ಲಿ ಒಂದು ; ಕುಜ. 
೧೩. ಸೈನ್ಯವು ನೆಲಸಿರುವ, ಸ್ಥಳ: ವಾಸ್ತುಶಾಸ್ತ್ರದ ಪ್ರಕಾರ 
“ ಮಂಗಲ " ಎಂದರೆ ದುರ್ಗರಕ್ಷಣಕ್ಕಾಗಿ ನಗರದ ಸೈನ್ಯವು ನೆಲೆಗೊಂಡಿರುವ 
ಸ್ಮಳವೆಂದರ್ಥ (ತುಳುಣ. ೨೦೪). ೧೪. ಕೋಟೆ; ದುರ್ಗ: ಮಂಗಲ... 
ವಾಸ್ತುಶಾಸ್ತ್ರದಲ್ಲಿ ಕೋಟೆ ಎಂಬರ್ಥ (ಕುಣನಾ, ೪). ೧೫. ಕೆಲವು 
ಊರುಗಳ ಹೆಸರಿನ ಕೊನೆಯಲ್ಲಿ ಸೇರುವ ಪದ ; ಉದಾಹರಣೆಗೆ- 
ನಾಗಮಂಗಲ, ನೆಲಮಂಗಲ, ಸತ್ಯಮಂಗಲ.ಇತ್ಯಾದಿ. ೧೬. ಒಂದು. 


ಊರಿನ ಹೆಸರಂ : ಮಜ್ಗಲುಳ್ಳೆ ಅಷ್ಟಶತಂ ಕ್ಷೇತ್ರ (೦) ಗೊಟ್ಟಳ್‌ | 30 
(36: ಸ, ೦೦೩-೮ 696 7); ಮಂಗಲದ ಗರಳೋಜ ಆರೇ » ಕೊಟ್ಟ 
(ಎಳ. 29, ಗುಂಡ್ಮಕೇ, 5೬-00 ; ಸು. 750). ಮಂಗಳ: ೧. ಮಂಗಳ 


ಮಣಿವೀಠಂ ವಿಜಯಾಂಗನೆಗೆನೆ ... ಭುಜಶಿಖರಮಂ ರತ್ನಾಂಗದಮಂ 
ಸಾರ್ಚುವೊಂದು ನೆವದಿಂ ಮೆಆ್‌ದಂ' (ಕಂಣನೂ. ೩-30) ; ತುಂಗೆ ಮಂಗಳ 
ತರಂಗೆ (ಜ್ಷರಂದ. ೪-೪೦ ಕಣ): ವಿ: ತ್ರಿಜಗವಂದಿತ ಗಣಪ ಮಾಳ್ಪುದು 
ಮತಿಗೆ ಮಂಗಳವ (ಕುರ್ಮಾ 0-9). ೬. “ ಶ್ವೋವಶೀಯಂ ಶಿವಂ... 
ಮಂಗಳಂ . . . ಕಲ್ಕಾಣಮೆಂದೆನಲ್ಕೊಳ್ಳಿತಕೆ ವೆಸರೆನಿಕ್ಕುಂ” (ಮಂಗ: 
6-34) ; ಮಂಗಳಮಪ್ಪ ಪಾಲ್ಗಡಲೊಳು ಹರಿಯುಂ ಸಿರಿಯುಂ . , ,ಎಸೆ 
ವಂತೆ (ಕುಸುಮಾ 9-86), ಹಿ. ಮನದೊಳಾಟಿಸುವುದಂ ಪಡೆವರೀ ಷೋಡ 
ಶಸ್ತ್ರೆಪ್ನದ ಫಡ೦ಗಳಂ ಪಡೆಯಲಣಮಾಗದ ಸುಖಂಗಳಂ ಮಂಗಳಂ (ಅವಿಪು. 
೬-೨೬ ರಗಳಿ); ಮಂಗಳಂ ಮೈಥಿಲಿಗೆ ಅಂಗುಲಿಯತ್ರವಗೆ. (ಶುರಂದ- ೦-30 
ಕನುಶ್ದ್ಣಂ) ; ಇಂತು ಶ್ರೀರಾಘವಂ ಸೀತಾಸಮೇತಂ ಜನ, ಸಮಂ ಬೇಳ್ತು 

೬. ಅರಸುಗೆಯುತ್ತುಮಿರ್ದನವಂಗಂ ಮಂಗಳಂ (ಪಕ್ಕ. ೦೬೬-೨೫೪). 
೧೦. ಮಂಗಳ ಹತ್ತಿರವಾದ್ರೂ (10ಗಳ ಘೂಳೀಲಿಲ್ಲಂತ (ರುರಂತಾ. ೦೦೮). 


೧೧. “ ರ್ವಪದ್ಧತಿಯ ತೆಆನುಸಿರ್ವಲ್ಲಿಯು। * * ಮಂಗಳಾಖ್ಯಂ" |$$ 
(ನುಂಗರಾ, 0೫೪-೬೭). ೧೨. “ಅಂಗಾರಕಂ ವಕ್ರನವನಿಜಂ ಭೌಮನೆನೆ 


ಮಂಗಳಾಖ್ಯಂ” (ಗಂ. 00-೬) ; ಲಿಂಗದ ಸ್ಥಲ ಲೇಸ: ಮಂಗಳನ ಬಲ 
ಲೇಸು . - - ಶರಣರ ಸಂಗವೇ ಲೇಸು (4. ೨6೩)- ೧೭. ಶುಭವನ್ನು 
ಕೋರುವ ಹಾಡು ; ಮಂಗಳಮನೆ ಪೂಡುತ್ತುಂ ಮಂಗ್ಗಳಧಾರೀಣಿಯರಾಗಿ 
ಮುಂದಂ ನೆಸೆಮಶಾಂಗನೆಯರಿಂದೆ ದಿವಿಜೇಂದ್ರುಂಗನೆ ಕ್ಷರಮೆಸಿದು 
ಹಂಸಗತಿಯೊಳ್‌ ಬಂದಳ್‌ (ಕ್ಕ. ೭-೪6). ೧೮. ಒಂದು ಬಗೆಯ 
ಕುರಿ “ಕಾಲ್ಮೊಗವೆಯ್ದೆ ಬೆಳ್ಬುದೋಲ್‌ರೆ ಮಂಗಳಂ ” (ಕುಗಣ. 
63-08) ; ಬಾಲದೊಳುರದೊಳ್‌ ತಾಂ ಕೇಸರದೊಳಮಶಿಶಯ ಬೆಳ್ಬದಾಗೆ 
ಮಂಗ(ಕ)ಳನಕ್ಕುಂ (ಅಕ್ಕಕಾ. ೨-೦6). ೧೯. ಸೊಬಗು; ಚೆಲುವು: 
'ಮಂಗಳವಡೆ' ಪರಾ. ೨೦. ಕ್ಷೌರಮಾಡುವ ವೃತ್ತಿಯವನು ; 
ನಾಯಿಂಂದ : ನಿಲಿಸಿ. ಕುರುಳನು ತೆಗವನಿಗೆ ಮಂಗಳನುಯೆಂಬಾಖ್ಯದಲಿ 


ಶ್ರಿ 


ಮಂಗಲತೋರಣ 


(1ರಂಪು- ೦-೬೪). ೨೧. ಕೇಡನ್ನು ಸೂಚಿಸುವ ಸಂದರ್ಭದಲ್ಲಿ ಬಳ 
ಸುವ ಸೌಮ್ಯೋಕ್ತಿ : “ನಿಷಾತ ಶಬ್ದವನು ಪೇಬ್ವಿಲ್ಲಿಯುಂ ಮಂಗಳಾಖ್ಶಂ" 
(ಮಂಗಾ: ೦೫೪-೬೭). ೨೨. (ಆಲಂ) ಯಾವುದಾದರೂ ಉತ್ಸವ 
ಸಮಾರಂಭದ ಮುಕ್ತಾಯದಲ್ಲಿ ಮಾಡುವ ಆರತಿ, ನೈವೇದ್ಯ ಇತ್ಯಾದಿ 
ವಿಧಿ; ಆಯ್ತಾಯ್ತು ಪೇಟ್ದಿ ಕತೆಗೆ ಮಂಗಳಮಂ ಮಾಡು (ಉಕತಕ್ಕ-೦೬೫೩). 
೨೩. [ಛಂದ] ನಾಲ್ಕು ಪಾದಗಳಂಳೆ ಕ ಒಂದು ಅಕ್ಷರಗಣದ 
ಸಮವೃತ್ತ; ಪ್ರತಿ ಸಾಲಿನಲ್ಲೂ ಹದಿನಾರು ಅಕ್ಷರಗಳಿರುವ 
ಅಷ್ಟಛಂದಸ್ಸಿನ ಒಂದು ವೃತ್ತ : ದಂತಿಯೊಳೊಪ್ಪ ಪದ್ಮತಿಯೊಳಲ್ಲಿ 
ಯಶಿಯುಂ ನಿಲೆ ಮಂಗಳಮೆಂಬುದೀ ಕ್ಷಿತಿಗೆ ಸಂದುದು (ರೋಂಡಾ, 
೨-೦೩೯) ; ವಭೆಜಜಂ ಜಗಮುಮೊಂದಿರಲಪ್ಪುದು ಮಂಗಳಂ (ಕೈಶಿತಿ, 69)- 

ಮಂಗಲಮಾಡಿಕೊಡು - ಮದುವೆ ಮಾಡಿಕೊಡು: 


ನಿನ್ನಂತಹ 
ಸಾಮಾನ್ಯನಿಗೆ ಅವನು 


ಮಗಳನ್ನು ಪುಂಗಲ ಮಾಡಿಕೊಡಲಾರ 
(ಹುಂಜ: 009), ಮಂಗಳೆಹಾಡು ಎ. ಪರಿಸಮಾಪ್ತಿಗೊಳಿಸು; 
ಮುಕ್ತಾಯಮಾಡು : 'ಶಾಕುಂತಲ' ನಾಟಕವನ್ನು ಹಲವಾರು ಬಾರಿ 
ಆಡಿ ಕಡೆಗೆ ಮಂಗಳ ಹಾಡಿದರು (ಕೊಂ). [Xಂ.] 

ಮಂಗಲಂಬಾಡು, ಮಂಗೆಳಂಬಾಡು (ಕ್ರಿ). ಶುಭವನ್ನು ಕೋರುವ 
ಹಾಡನ್ನು ಹಾಡು : ಮುನಿವೃಂದಾರಕನ ಬರವಿನೊಸಗೆಯೊಳ* ಮಂಗಲಂ 
೫೫. ಳಂ]ಬಾಡುವಂತಿನಿಯ ದನಿಯಂ ನೆರೆದು ಮೊರೆವ ಪೆಣ್ಣುಂಬಿ 
ಗಳುಂ (ಕುದ್ರಕ್ಷ- 3-೦೦೫). ಮಂಗಳಂಬಾಡು :' ನೆರೆದೊಡನೆ ಮಂಗಳಂ 
ಬಂಡೆ ಗಾಯಕಗಣಂ ಕರಮೆ ಕಣ್ಣೆಸೆದುದು ನರೇಂದ್ರಭವನಾಂಗಣಂ 
(934. 9-೭ 6ಗಳ).. [ಮಂಗಲ _.- ಪಾಡು] 

ಮಂಗಲಕಾರ' (ನಾ). ಮದುವಣಿಗ; ವರ: ಮಂಗಲಕುರನನ್ನು ಈ 
ಮೊದಲು ನಾನು ನೋಡಲೇ ಇಲ್ಲವಲ್ಲ? (ಹುಂಠಾ. 304). 

[ಮಂಗಲ 4 - ಕಾರ್ಕ (ಆ. ಕಂಜ)] 

ಮಂಗಲಕಾರ್ಯ, ಮಂಗಳಕಾರ್ಯ (ನಾ). ಮಂಗಲಕರವಾದ 
ಸಮಾರಂಭ; ಶುಭಕಾರ್ಯ : ಬಂದವರು' ಯಾವ ಆತಂಕ ಇಲ್ಲದೆ. 
ಮಂಗಲಕಾರ್ಯಗಳನ್ನು ನೋಡಿ ಆನುಭವಿಸಲಿ ಎಂದು ವಿಧಿಸಿದಳು 
(ಹತ್ತಾರು: ೨0). ಮಂಗಳಕಾರ್ಯ : ಸ್ವಸ್ತಿಶ್ರೀ ಲಕ್ಷ್ಮೀಸೇನಭಟ್ಟುರಕ 
ಸ್ವಾಮಿಗಳವರು . , . ಮಂಗಳಕಾರ್ಯವನ್ನು ನೆರವೇರಿಸಿಕೊಟ್ಟ ಸಿರು. 
(ಏಟ್ಕೂಣಂ: i, 604). Bo] 

ಮಂಗಲಕಾಲ (ನೂ). ಶುಭ ಸನ್ನಿವೇಶ; ಒಳ್ಳೆಯ ಕಾಲ: ಎಲೆ ಸಖ, 
ಮಂಗಲಕಾಲದಲ್ಲಿ ನೀನಿಂತು ರೋದನ ಮಾಡುವುದು ಉಚಿತವಲ್ಲ 
(ತಾಕುಂತ. 10-30). [ಹಂ.] 

ಮಂಗಲಗಾತ್ರೆ (ನಾ). ಮನೋಹರವಾದ ದೇಹವುಳ ಸವಳು ; ಸುಂದರಿ: 
ಕಲಹಂಸಗಮನೆ ಪೂರ್ಣೇಂದುಮುಖಿ ಚಾರುಮಂಗಲ[ಕಾಕಾಂ- ಳ)ಗಾತ್ರ 
[೫ಣಂ. ತ್ರಿ] ಘನ ಸೌಮ್ಯ ಸುಂದರವಿಲಾಸಿನಿ,.. ಕಾಳ್ಗಿನ್ನ ದೆಸೆಗಿದೆ 
ನವಗ್ರಹಂಗಳ ಪೆಸರ ಬಲಂ (ಕಬ. ೬-೨೪), 

[ಸಂ, ಮಂಗಲಗಾತ್ರಾ (ಮಂಗಲ - ಗಾತ್ರ 4 --)] 

ಮಂಗಲತೋರಣ, ಮಂಗಳತೋರಣ (ನಾ). ಮದುವೆ, ಹಬ್ಬ 
ಮೊದಲಾದ ಶುಭಸಮಾರಂಭಗಳಲ್ಲಿ ಅಲಂಕಾರಕ್ಕಾಗಿ ಬಾಗಿಲು, 
ಬೀದಿ ಮುಂತಾದೆಡೆಗಳಲ್ಲಿ ಕಟ್ಟುವ ತಳಿರು, ಹೂವು, ಬಟ್ಟೆ 
ಮೊದಲಾದುವುಗಳ ಮಾಲಿಕೆ: ತ್ರಿಭುವನಮಂಗಲತೋರಣನಿಭಮಂ. 
ಪ್ರವಚನಮನೆಯ್ದಿ ರೈಸ್ತಂಭರಮಪ್ರಭರಂತರ್ನಿಭೃ, ತೋನ್ನತವಿಭವರ್‌ 
ಭೂತಬಲಿಪುಷ್ಟದಂತಾಚಾರ್ಯರ್‌ (ಕಂಠ್ರಫ್ರ- ೦-05) ಮಂಗಳತೋರಣ ; 
ಉತ್ಸವದ ಸದುಯದಲ್ಲಿ ಊರ ಬಾಗಿಲಿಗೆ ಮಂಗಳ ತೋರಣ ಕಟ್ಟಿ 
ಅಲಂಕರಿಸಿದ್ದರು (ಕೂತ). [೫0.] 


ಮಂಗಲಪಾಠಕ 


ಮಂಗಲಪಾಠಕ, ಮಂಗಳಪಾಠಕ (ನಾ)- ಬಿರುದಾವಳಿಯನ್ನು ಹೇಳು 
ವವನು; ಹೊಗಳುಭಟ್ಟ; ವಂದಿ : ಆಗಳಿ ಮಜ್ಜನಾವಸರಮಂಗಲ 
[mee ಳ]ಪಾಠಕಮುಧುರಗಂಭೀರನಿನದೆಮನಾಲಿಸುತ್ತು೦(60ಛ್ರ. 6-೬೦ 5)- 
ಮಂಗಳಪಾಶಕ : “ಪ್ರಜೋಧೆಕಾಃ, ಮಗಧಾಃ . , . ಮಂಗಳಪಾಠಕಾಃ 
ಈ ೬ ಮಂಗಳಪುಠಕರ್‌” (ಶರಾಯು- ೭೦.೨೦); ಮಂಗಳಪಾಠಕರವ 
ವಾದ್ಯಂಗಳೆ ರವಮಖಳಕಂಚುಕಿಗಳ ನಿನಾದಂ ಪೊಂಗೆ . , , ಎಸೆದನುದೈ 
ಟಕ್ಷಿತಿಪಾಲ? (ಉದ್ಮಶಿ. . ೨-3); ಒಡನೆ ಮಂಗಳಪಾಠಕರು ಸಂಗಡಿಸಿ 
ಬಿರಿದುಗಳರಿ ಪೊಗಳುತಂ ನಡೆಯೆ (03. 10-0). [ಸಂ,] 

ಮಂಗಲಪ್ರಸಾಧನ, ಮಂಗಳಪ್ರಸಾಧನ '(ನಾ). ಶುಭಪ್ರದವಾದ 
ಅಲಂಕಾರಸಾಮಗ್ರಿ ; ಪರಪದಂ- ತದೃವಮಾದ ಸಮಾಸಕ್ಕೆ... 
ಮಂಗಲ[8೫.೪]ಪ್ರಸಾಧನ  ಮಂಗಳವಸದನ (ಕಶುರ- ತಕ 
ಶ್ರಯೋ). ಮಂಗಳಪ್ರಸಾಧನ : ಮನ್ಮಥನ ಮೋಹನಯಂತ್ರಮಿ 
ದಪ್ಪುದಲ್ಲದಂದಿನಿತುವರಂ ಮನಂಗೊಳಿಸದೆಂಬಿನಮುಜ್ಜ್ವಳಮಂಗಳ 
[೫೫9:ಲ]ಪ್ರಸಾಧನಮೆ  ಮನೋಜರಾಜಜಯಸಾಧನಮಾದುದು ವಜ್ರ 
ಜಂಘನಾ (ಬ್ರ. 9-90) ; ಮಂಗಳಪ್ರಸಾಧನಸನಾಥನುಂ ವಿನೀತನುಂ 
(ಕ00ತಿತು. ೦೦-೯೯ ಫ). [ಸಂ.] 

ಮಂಗಲಬೀವಣ್ಣ (ನಾ)- ಒಬ್ಬಾತನ ಹೆಸರು ; ನಾಗತ್ತರನಳು ಮಂಗಲ 
ಬೀವಣ್ಣನೆಮ್ಟೋನು, ನಾಗದೇವನೆಮ್ಟೋನು » ೫ ೫ ಕದಮ್ಬೂಂ? 
ಶುಜುಗಳ್ನೊಳ ಕಾದಿ ಸತ್ತ್ವ (ಬಕ, 1%» 6ತಕ. 4-೬; ಸು. 900). 

[ಮಂಗಲ - ಬೀವ (< ಬೀಮ) + ಅಣ್ಣ] 

'ಮಂಗಲಮಣಿ (ನಾ). ಮದುವೆಯಲ್ಲಿ ವರನು ವಧುವಿನ ಕೊರಳಿಗೆ 
ಕಟ್ಟುವ ಮಾಂಗಲ್ಯದ ಬೆಟ್ಟು... ತಾಳಿ ; ನಿನ್ನ ಕೊರಳಿಗೆ ಮಂಗಲ: 
ಮಣಿಯನ್ನು ಕಟ್ಟಿದ ಗುಂಡಭಿಟ್ಟ ನಾನು (ತ್ಯಾರಂಂ- ೨೦)- 

[ಮಂಗಲ *- ಮಣಿ, / ತಮಿ. ಮಜ್ಯಲಮಣಿ] 

ಮಂಗಲವತಿ (ನಾ). ಮುತ್ತೈದೆ: ಸುಮಂಗಲಿ ; 'ಚಿರಮಂಗಲವತಿ' 
ಪರಾ. [ಸಂ. ಮಂಗಲವತೀ] 

ಮಂಗಲವರಿಗೆ (ನಾ). ಶುಭಸನ್ನಿವೇಶದಲ್ಲಿ ' ಬಾರಿಸುವ ಹಲಗೆ; 
“ಮಂಗಲದ ವಾದ್ಯದೊಳಗೆ ಮಂಗಲವರಿಗೆಯೆಂಬ ನಾಮಂ” (ಕಹೆ- «ಟ)- 

[ಮಂಗಲ 4 ಪರಿಗೆ] 

ಮಂಗಲವಾದ್ಕ, ಮಂಗಳವಾದ್ಯ (ನಾ). ಶುಭಸಂದರ್ಭಗಳಲ್ಲಿ ಬಾರಿ 
ಸುವ ವಾದ್ಯ ; ಮಂಗಳವನ್ನು ಸೂಚಿಸುವ ವಾದ್ಯ: ಎಸೆದುದು 
ವಿಹಂಗಮಂಗಲವಾದೃವೆಂತ್ತಲುಂ (8ಕಾ96- 50-000). ಮಂಗಳವಾದ್ಯ: 
'ಮಂಗಳವಾದ್ಮದಿಂ ಕಳೆಸಿಕ[ನ್ನ]ಡಿಯಿಂ , , . ಇದಿರ್ಗೊಳುತ್ತಂಗಜ 
ರೂಪಸನ್ನಿಭರನುರ್ವಿಪರಂ ಸ್ವಪುರಪ್ರವೇಶಮಂ ಕಂಗೊಳಿಪಂತು ಮಾಡಿಸಿದಂ 
(4446: 408); : ತಪ್ಪದೆ ಮಂಗಳವಾದ್ಯದೆ- ಬಲುರವವುಪ್ಪರಿಹಿದುವೆಂಟು 
ದೆಸೆಗೆ (468ರ: ೨-೧೦೪). [oN] 

ಮಂಗಲಸೂತ್ರ, ಮಂಗಳಸೂತ್ರ (ನಾ). ವಿವಾಹಕಾಲದಲ್ಲಿ ವಧುವಿನ 
ಕೊರಳಿಗೆ ವರನು ಕಟ್ಟುವ ತಾಳಿಯನ್ನು ಪೋಣಿಸಿರುವ ದಾಠ : 
ಡಜವುದಿನ್ನಸುರೇಂದ್ರ ವನಿತೆಯ ಮೆಖ್‌ವ ಮಂಗಲಸೂತ್ರ, (ಕೊರ. 
೫-೨-೦೦). ಮಂಗಳಸೂತ್ರ : ಭಾಸುರಜ್ಕೋತಿಗಳಿಗರ್ಧವನೋಸರಿ 
ಸದಿಂತರ್ಪಿಸುತ್ತಿರೆ ನೈಸಜಲಿ ಪೆಂಡಿತಿಯ ಮಂಗಳಸೂತ್ರವದು ಮೊದಲು 
(ಚತು. ೨೬-೪) ; ಬೇಸರಾಗದೆ ಬಾಳ್ವುದೆಂದು ಮಂಗಳಸೂತ್ರ ಲೇಸಿನಲಿ 
ಕಂಠದಲ್ಲಿ ಬಂಧಿಸುತ (ಕರರೋ.- 0೩-೩೬). [ಸಂ.] 

ಮಂಗಲಾಗುರು (ನಾ). ಒಂದಂ ಬಗೆಯ ಸಂಗಂಧದ್ರವ್ಯ : *'ಮಲ್ಲಿಕಾ 
ಗಂಧ_ ಮಂಗಲಾಗುರು'' (೬49. ೦30). [ಸಂ.] 

ಮಂಗಲಾತ್ರಯೋದಶಿ (ನಾ). ಒಂದು ಬಗೆಯ ವ್ರತ : 


ಈ ವಾರಂ 


೬೮೦೮ 


ಮಂಗಳಕಾರ್ಯ 


ಗಳಲ್ಲಿ ಮುಂಗಲಾತ್ರಯೋದಶಿ, ಬಹಾಗ ಆ ಮಂಗಲಾತ್ರಯೋದಶಿ 
ನಡವ(ದೆ]ಂದು ವಿಶೇಷವಾಗಿ ಯಿರಿಸಿದ ಅಕ್ಕಿಮೂಡೆ ೨ (೧4: ಸಸ, ೯3-30 
1866). [ಸಂ. ಮಂಗಲಾತ್ರಯೋದಶೀ] 

ಮಂಗಲಾನಕ, ಮಂಗಳಾನಕ (ನಾ). ಮದುವಿ ಮೊದಲಾದ ಶುಃ 
ಸಮಾರಂಭಗಳಲ್ಲಿ ಬಾರಿಸುವ ತಮಟೆ, _ ಭೇರಿ ; ಆಶೀರ್ನಿನಾದ 


'ವಾಶಾದೇಶಮನೆಯ್ದಿದುದು  ಮಂಗಲಾನಕರೆವಮಾಕಾಶಮನಡರ್ದುದು 
(ಕನಸ. ೦೪-೭೨). ಮಂಿಗಳಾನಕ : ಜಿನಪೂಜೋತ್ಸವಮಂಗಳಾ 


[ಶಾಕಾಂ- ಲಾ]ನಕಮೃದುಪ್ರಧ್ವಾನದೊಳ್‌ , , . ಪೊಂಪುಟ್‌ವೋಗುತಿರ್ಷ 
ವೆರಡುಂ ವಿದ್ಯಾಧರಶ್ರೇಣಿಗಳ್‌ (60. ೦-೬೦); ಮಂಗಳಾನಕೇಗಳುಂ 
ಭೋರ್ಗರೆಯೆ ಪೊಜಮಟ್ಟು ಬರ್ಪಲ್ಲಿ (ಭ್ರಕ್ಕಕಿ. ೦೪-06 5). [ಸಂ.] 

ಮಂಗಲೀಶ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಮತ್‌ಪ್ರ(ಪೃ)ಥಿವಿ 
ವಲ್ಲಭ ಮಂಗ(ಲೀ)ಸ(ಶ)ನಾ ಕಲ್ಮನೆಗೆ ಇತ್ತೊದು (೩6: ಸ, ೬೦-೦; 
8ನೆಯ ಶತ). ೫.] 

ಮಂಗಲೋತ್ತರ (ನಾ). ಮೋಕ್ಷವನ್ನು ಪಡೆದವನು; ಮುಕ್ತ; 
ನಿರಂಗಸಂಗವನ್ನೆದಿದ  ಮಂಗಲೋತ್ತರನಂತೆ ಇದಟಂದದೆ ಸಂಗ ಇದೇ 
ಹಿಂಗದ ಲಿಂಗೈಕ್ಯ (ರಕತ. ೦೨೪-೪6೨). [ಸಂ.] 

ಮಂಗಲ್ಕಕ, ಮಂಗಳ್ಯಕ (ನಾ). ಒಂದು ಬಗೆಯ ಕಡಲೆ; ಕಾಡುಗಡಲೆ ; 
ಸಣ್ಣಗಡಲೆ. ಮಂಗಳ್ಳಕ : '"ಮಂಗಳ್ಳೆ6॥, ಮಸೊರಃ __ ೨ ಚಣ್ಣಂಗಿ 
ಹೆಸರು, ಸಣ್ಣಬಟ್ಟಗಡಲೆ, ಕಿರಿಗಡಲೆ ; ಕಾಡುಗಡಲೆ" (8708 ೨೬6), 

[೫ಂ.] 

ಮಂಗಲೈ (ನಾ). ೧. ಬಹಳ ಸುವಾಸನೆಯುಳ್ಳ ಒಂದು ಬಗೆಯ 
ಗಂಧದ ಮರ. ೨. ಶಕ್ತಿದೇವತೆ ; ದುರ್ಗೆ. ೩. ಒಂದು ಬಗೆಯ 
ಸುಗಂಧ ದ್ರವ್ಯ. [ಸ9. ಮಂಗಲ್ಮಾ] 

ಮಂಗಸಮುದ್ರ. (ನಾ). ಒಂದು ಊರಿನ ಹೆಸರು: ಮಂಗಸಮುದ್ರ 
೫.೫ ೬ ಗಣ್ಣುಗನ್‌ ಕಳನಿಗೆಯು ಕಾಸಿಯೆ ೫% ಅಳಿವಿಟ್ಟಿಗೆಯ್ಯ 
2... ಲ ಫ್‌ 6೨೫-9; 050). [2] 

ಮಂಗಳ “ಫೊಂಗಲ' ನೋ. 

ಮಂಗಳಂಬಾಡು "ಮಂಗಲಂಬಾಡು' ನೋ. 

ಮಂಗಳಕರ (ಗು). ಶುಭವನ್ನುಂಟುಮಾಡುವ ; ಶ್ರೇಯಸ್ಕರವಾದ : 
ಮಂಗಳೇರ ಭುವನಾಧಿಕ ದುಂಗಳನನನಂತಬೋಧನಿಧಿಯಂ ನಿಧಿಗಳ 
ಸಂಗಡದೋಲಗಿಸುವುದುಚಿತಂ ಗಡಮೆನೆ ನೆಲಸಿ ಗೋಪುರದೊಳೋಲಗಿಕುಂ 

'ಶಿಕಿರ್ಕೈಪು- ೦೬-೬೪). [ಸಂ. ಮಂಗಲಕರ] 

ಮಂಗಳಕಪ್ಪ (ನಾ). [ಜ್ಯೋತಿ] ಕುಜಗ್ರಹವು ವಿರುದ್ಧಸ್ಥಾನದಲ್ಲಿರು 
ವಾಗ ಜಾತಕನಿಗೆ ಉಂಟಾಗುವ ತೊಂದರೆ : ಅಂಗಳದಲ್ಲಿ ಹೇತು 
ಮಂಗಳಕಷ್ಟ ಅಂದ ಹಾಗೆ (ಗಾರ). [ಸಂ. ಮಂಗಲೀಷ್ಟ] 

ಮಂಗಳಕಾಂಕ್ಷಿ (ನಾ). ಶುಭವನ್ನು ಬಯಸುವ ವ್ಯಕ್ತಿ: ನೀವು ಅವರ 
ಮಂಗಳಕಾಂಕ್ಷಿಗಳಗಿದ್ದರೆ ಅವರಿಗೆ ಸತ್ವರಾಮರ್ಶವನ್ನು ಕೊಡುತ್ತಿದ್ದಿರಿ. 
(ಕನ್ನಡ ೩೬). [ಸಂ. ಮಂಗಲಕಾಂಕ್ಷಿನ್‌] 

ಮಂಗಳಕಾರಣ (ಗು). ೧. ಶುಭಕ್ಕೆ ಕಾರಣವಾದ ; ಶ್ರೇಯಸ್ಸನ್ನುಂಟು 

40) ಮಾಡುವ: ಮಂಗಳಕುರಣಪಂಚಪದಂಗಳಂ . ೬೬ ಅಕ್ಷಯಮಂತ್ರ 
ಪದಂಗಳನೋದುವುದು ನೆಜ್‌ಯೆ ನಿಶ್ಚಲಮತಿಯಿಂ (60. ೨೬೪). 
(ನಾ). ೨. ಶುಭಕಾರಿಯಾದುದು ; ಶ್ರೇಯಸ್ಕರವಾದುದು : 
ಚಂದನದೆಳದಳಿರ್ದೋರಣಂಗಳಿವು ಸೂಚಿತ ಮಂಗಳಕಾರಣಂಗಳವು (ಕಂಪು. 
1-4೦ ಕಳ); ಪುರುಷೋತ್ತಮನೀ ಚಳುಕೃನುರಾಯಣದೇವನೀಗೆಮಗೆ. 
ಮಂಗಳಕಾರಣಮುತ್ಸವಂಗಳೆಂ (ಗರಾಯು. 0-೦). [ಸಂ. ಮಂಗಲಕಾರಣ] 

ಮಂಗಳಕಾರ್ಯ 'ಮಂಗಲಕಾರ್ಯ' ನೋ. 


10 


10 


ತಂ 


ss 


46 


ಮಂಗಳಕೇತು 


ಮಂಗಳಕೇತು (ನಾ). ೧. ಉತ್ಸವಕಾಲದಲ್ಲಿ ಏರಿಸುವ ಶುಭಸೂಚಕವಾದ 
ಬಾವುಟ. ೨. 'ನವಗ್ರಹಗಳಲ್ಲಿರಂವ ಕುಜ ಮತ್ತು ಕೇತು ಎಂಬ 
ಎರಡು ಗ್ರಹಗಳು. ೧, ೨.: ಮಂಗಳಕೇತುವಿರಾಜಿತಮಂಗೀಕೃತನೀಲ 
ಭಾನು ತಮಸಂ ಪರಿಷತ್ಸಂಗತಬುಧಗುರುಕವಿರಾಜಂಗತಿನವಗ್ರಹಪರೀತ 
ಮುದ್ಧಾಹಗೃಹಂ (6ಕಂಪು. ೩-4). [ಮಂಗಳ (ಎ ಮಂಗಲ) 4 ಕೇತು] 

ಮಂಗಳಕ್ರಿಯೆ (ನಾ). ಶುಭಸಮಾರಂಭಗಳಲ್ಲಿ ನಡೆಸಬೇಕಾದ ಕೆಲಸ, 
ಕರಿರ್ಯ : ಜನಂಗಳೆಲ್ಲಂ ಮಂಗಳೇಕಾಕಾಂ. ಲ]ಕ್ರಿಯೆಗಳೊಳು ವಂದನ 
ಮಾಲೆಗಳೊಳು ಮಾಡಲು ತಗುಟ್ಟಿರು (೫ಾನೂತ. ೩೪). 

[ಸಂ. ಮಂಗಲಕ್ರಿಯಾ] 

ಮಂಗೆಳಗಾಯಕ (ನಾ). ಶುಭಸೂಚಕವಾದ ಹಾಡನ್ನು ಹಾಡುವವನು : 
ಗೀರ್ವಾಣಮಂಗಳೆಗಾಯಕರೆ- ಸಂಗೀತಗಯಕರಾಗೆ ನಿಳಿಂಪಭಾರತಿಕರೆ 
ನಟ್ಟುವರಾಗೆ (ಉಂತಿಶ್ರಿ- 00-೬೦ ನ); ಮಂಗಳಗಾಯೇರ್‌ , , . ಮಂಗಳ 
'ಮಠಕರ್‌ ಗಣಿಕಸಂತತಿ ಸಂಭ್ರಮದಿಂ ಪುಗುತ್ತಿರಲ್‌ ಮಂಗಳಗೇಹಮಂ 
(oes. 6-೩೨೬). ೫. ಮಂಗಲಗಾಯಕ] 

ಮಂಗಳಗಾಯಿಕೆ (ನಾ)- ಶುಭಸೂಚಕವಾದ ಹಾಡನ್ನು ಹಾಡುವವಳು: 
'ಮಂಗಳಗಾಯಿಕಾಮುಖಸರೊಸರುಹಗೀತಮಧುಪ್ರಸೇವನಾಸಂಗತರಾಜ 
ಭೃರಿಗಳುಳಿದಿಂ . . . ಒಪ್ಪತಿರ್ದುದು ಸರೋವರದಂತೆ ಗೃಹಂ 
ಮಹೀಶನಾ (ಕಾರ್ಕಳ. ೦೪-೦೦0೪) ; ಮಂಗಳಗಾಯಿಕಾಮಧುರಗಾನದಿ 
ನೆಟ್ಟಲಅನೆಯ್ದಿ ನಿತ್ಕಕೃತ್ಯಂಗಳ ,ಮಂಗಳಾಚರಣಮಂ ನೆಗಟುತ್ತೆ (ತ್ಮ. 
4-030). [ಸಂ, ಮಂತ್ಸಲಗಾಯಿಕಾ] 

ಮಂಗಳಗಾಯಿನಿ (ನಾ). - ಮಂಗಳಗಾಯಿಕೆ : ಮಂಗಳೆಗಾಯಿ 
[ಣಣಾ. ಯ]ನಿಯರ ಗೀತುಗಳನುಪಹಾರಕುಸುವುಮಧುಪಾನವ್ಮಾಸಂಗ 


ದೊಳಿರ್ದೆಳದುಂಬಿಗಳಿಂಗೊರಲಿರ್ಪಡಿಸಿದತ್ತು. ರಾಜಾಂಗಣದೆೊಳ್‌, 
(soca. 8-001). [೫0, ಮಂಗಲಗಾಯಿನೀ] 
ಮಂಗಳಗೀತ (ನಾ)- ಶುಭಕರವಾದ ಹಾಡು: ಯಂಗವದುತ್ಮಿತ 


ಮಂಗಳ [೫೫೨- ಲ]ಗೀತೋನ್ಮಿ ಶ್ರಿತಾನೇಲಯಾನುಗತಲೀಲಾಲಾಸ್ಕಪ್ರಸಕ್ತ 
ಕಾಮಿನೀಕೆಮನೀಯಮುಮಾಗಿ (60॥- 5-43 ನ); ಮಂಗಳಗೀತವಾದ್ಯ 
ನಿನದಂಗಳಶೇಷದಿಶಾತಟಂಗಳೊಳ್‌ ಪೊಂಗಿರೆ (ಕರ್ರಥ. ೪-೩). 
ಸಂ. ಮಂಗಲಗೀತ] 
ಮಂಗಳಗೀತಿ (ನೂ). ೬ ಮಂಗಳಗೀತ : ಮಂಗಳಗೀತಿಗಳೆೊಳ್ಳುಗೆ ಮಂಗಳ 
ಪಾಠಕರವಂಗಳಿಂದೆಸೆದಿರೆ. ರಾಜಾಂಗಣದೊಳ್‌ (ಅಂತ್ರ. ೦೨-೪೯): 
[ಸಂ. ಮೇಗಲಗೀಶಿ] 
ಮಂಗಳಗುಣ (ನಾ). ೧. ಒಳ್ಳೆಯ ಗುಣ,- ನಡತೆ; ಸದಾಚಾರ: 
ಮರಗಳಗುಣಾನವ್ವಿತ ರಥಾಂಗಧರಸೇವಿತ . . -ದಯಾರ್ದ್ರಾಪಾಂಗ ಪೊರೆ 
ಯೆನ್ನನು (ಕೃತ, ೪-00) ೨. ಒಳ್ಳೆಯ ಗುಣವುಳ್ಳವನು ; ಸದಾ 
ಚಾರವುಳ್ಳವನು ; ಮಂಗಳಗುಣರೇಟುಂ ನರಕಂಗಳ ಫಾರಕರ ದಂಡ 
ನಾದಿಗಳಂ ದುಃಖಂಗಳನಭಿವಣ್ಣಿಸಿದೊಚೆ (೪3. ೦೦-೦೩)- 
[ಸಂ, ಮಂಗಲಗುಣ] 
ಮಂಗಳಗರಿವ್ರತ (ನಾ). ಶ್ರಾವಣಮಾಸದ ಪ್ರತಿ ಮಂಗಳವಾರ 
ನಡೆಸುವ ಗೌರೀದೇವಿಯ ವುತಾಚರಣೆ : ಅವರ ಮನೆಯಲ್ಲಿ ಮಂಗಳ 
ಗೌರಿವ್ರತವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. (ರೂಂ) 
[ಮಂಗಳೆ (ಮಂಗಲ) 4 ಗೌರಿ. ವ್ರತ] 
ಮಂಗಳಚರಿತ (ನಾ). ಪುಣ್ಯಕರವಾದ ನಡವಳಿಕೆಯುಳ್ಳವನು ; ಶುಭ 
ಚರಿತನಾದವನು « ತಣ್ಣೆಬಲೊಳ್‌ ಗೋಕುಳಮಂ ನಿಲಿಸುತ್ತುಂ ಮಂಗಳ 
ಚರಿತಂ ಕ್ರೀಡಮಾನನೆಸೆದೆಂ ಕೃಷ್ಣಂ (೩೫4- ೪-೪4). 
[ಸಂ, ಮಂಗಲಚರಿತ] 


೬೮೦೯ 


io 


ಮಂಗಳಮಂಡನ 


ಮಂಗಳತಾಳಿ (ನಾ). ಮದುವೆಯಲ್ಲಿ ವರನಂ ವಧುವಿನ ಕೊರಳಿಗೆ 
ಕಟ್ಟುವ ತಾಳಿ,-ಮಾಂಗಲ್ಯ ; ಸದಮಲಾರಕ್ತಸರಸಿಜವೊ ಮೇಣ್‌ 
ಪ್ರಾಗ್ದಿಶಾಸುದತಿ 'ಧರಿಸಿರ್ದೆ ಮಂಗಳೆತಾಳಿಯಂತೆ . . , ಬಿಸಿಗದಿರಬಿಂಬಂ 
ಕಾಣಿಸಿತು ಪ್ರಭಾತದೊಳ್ಳೌ ತುಕಮೆನೆ (ನಂ೦ರೂ. 33-99). 

[ಮಂಗಳ (= ಮಂಗಲ) ತಾಳಿ, (ಇತಾಲ್ಮಿ)] 

ಮಂಗಳತೂರ್ಯ (ನಾ). ಶುಭಸಂದರ್ಭದಲ್ಲಿ ನುಡಿಸುವ ವಾದ್ಯ: 
ಮೊಟಗುವ ಮಂಗಳತೂರ್ಯಂಗಳೆಸಿಯೆ (ಹಕಣ: 8೫6 5) ; ಪೊಣ್ಮೆ 
ಕೃತಮಂಗಳತೂರ್ಯನಿನಾದವೆತ್ತಲುಂ (ಫೃತ್ನತ್ಸಿ. 6-0). 

[ಸಂ. ಮಂಗಲತೂರ್ಯ] 

ಮಂಗಳತೆ (ನಾ). ಸುಖ; ಸಂತೋಷ: ತಿಳುಹಿ. . . ಸತ್ಕೃತಿಯ 
ಮಂಗಳತೆಯನು ಕೈಕೊಂಡು ಹಾಯ್ದನು ಹಂಸೆಯಲಿ ಮುನಿಪ (ತೊ60- 
6-3-೨೩)- [ಸಂ. ಮಂಗಲತಾ] 

ಮಂಗಳತೋರಣ 'ಮಂಗಲತೋರಣ' ನೋ. 

ಮಂಗಳದ್ರವ್ಯ (ನಾ). ೧. ಶುಭಸಮಾರಂಭಗಳಲ್ಲಿ ಉಪಯೋಗಿಸುವ 
ಅರಿಸಿನ, ಕುಂಕಂಮ, ಗಂಧ, ಮೊದಲಾದ 'ಪದಾರ್ಥಗಳಂ : ಅನಿಬ 
ರಿಂದ್ರರುಮಭಿಷೇಕಮಂಗಳದ್ರವ್ಯಂಗಳಂ ಕೂಡಿ ಶಚೀದೇವಿ (ಶಕ್ರ)ಕರೆತಳ 
ಕೃವಂ ನೋಡಿ ನೀಡೆ (ಉಂತಿಕ್ಸ: 0೦-೩೭ ನ); ಕೊರಳೊಳಾಭರಣದೊಳು , , , 
'ಪುಂಗಳದ್ರವ್ಯದೊಳು ಮಾತುಳಂಗದೊಳು ನಿರುತದಿಂ ರುಚಕಮಕ್ಕು. 
ಈಂಗಣ: ೦1೨-೫೪). ೨. ಹೆಣ್ಣುಮಕ್ಕಳಿಗೆ ಗೌರಿಹಬ್ಬ, ಮೊದಲಾದ 
ಶುಭಕಾರ್ಯಕ್ಕೆ ಪೂಜಾದ್ರವ್ಯ ತರಲು ತೌರುಮನೆಯವರು ಕೊಡುವ 
ಹಣ : ತಂಗಿಗೆ ಗೌರೀಹಬ್ಬದ ಮಂಗಳದ್ರವ್ಯ ಇಪ್ಪತ್ತೈದು ರೂಪಾಯಿ 
ಗಳನ್ನು ಕಳುಹಿಸಿರುತ್ತೇನೆ (60). [ಸಂ, ಮಂಗಲದ್ರುವ್ಯ] 

ಮುಂಗಳೆಧಾರಿಣಿ (ನಾ). (ಶುಧ ಸಂದರ್ಭಗಳಲ್ಲಿ) ಮಂಗಳದ್ರವ್ಯಗಳನ್ನು 
ಹಿಡಿದಿರಂವವಳು ; ಸುವುಂಗಲಿ ; ಪುಂಗಳ[ ಫಾಕಾ- ಲ]ಮನೆ 
ಪಾಡುತ್ತುಂ ಮಂಗಳ[ಶಾಕಾಂ- ಲ]ಧಾರಿಣಿಯರಾಗಿ ಮುಂದಂ ನಡೆ 
ವಾಶಾಂಗನೆಯರಿಂದೆ ದಿವಿಜೇಂದ್ರಾಂಗನೆ ಕರಮೆಸೆದು ಹಂಸಗತಿಯೊಳ್‌ 
ಬಂದಳ್‌ (60ಭ- ೭-೪೮) ; ಅರ್ಚಿಸಿದರಷ್ಟವಿಧದರ್ಜೆನೆಯಿಂ ಮಂಗಳ 
ಧಾರಿಣಿಯರ್‌ ಶಕ್ರಾಂಗನೆಯುಂ - ನೆಗಬ್ಬಿ ನಾಗದೇವುಂಗನೆಯುಂ (ಉಪ 
9-೬೪). [ಸಂ. ಮಂಗಲಧಾರಿಣೀ] 

ಮಂಗಳನಿಲಯ, ಮಂಗಳನಿಳಯ (ನು). ಶ್ರೇಯಸ್ಸಿಗೆ ನೆಲೆಯಾಗಿರು 
ವವನು : ಸುಶ್ರಾವ್ಯಚರಿತ್ರನಖಿಳಮೆಂಗಳನಿಲಯಂ (ಶಕ್ತಶಂ.. ೬-೪0): 
ಮಂಗಳನಿಳಯೆ : ಮಂಗಳನಿಳಯನ ಪದಪದ್ಮಂಗಳನರ್ಚಿಸಿದರಷ್ಟವಿಧೆ. 
ದರ್ಚನೆಯಿಂ (686. ೪-೭೮). [ಸಂ. ಮಂಗಲನಿಲಯ] 

ಮಂಗಳನಿಳಯ “ಮಂಗಳನಿಲಯ' ನೋ. 

ಮಂಗಳಪಾಠಕ "ಮಂಗಲಪಾಠಕ' ನೋ. 

ಮಂಗಳಪ್ರಸಾಧನ “ಮಂಗಲಪ್ರಸಾಧನ' ನೋ. 

ಮಂಗಳಬೇರ (ನಾ). ಹವಳದ ಬಣ್ಣ ಮತ್ತು ಬಿಳುಪು ಮಿಶ್ರವಾದ 
ಬಣ್ಣದ ಒಂದು ಜಾತಿಯ ಕುದುರೆ : ಸವಳಾಂಗ ತನುಚ್ಛವಿ ಬೆಳ್ಳವಿರಳ 
ಮಾದಂದು ನೋಡೆ ಮಂಗಳೆಬೇರಂ (8ಕ್ಕಣ- ೨-೦೩). 

[ಮಂಗಳ ( ಎ. ಮಂಗಲ) - ಬೇರ] 

ಮಂಗಳಭೂಷಣ (ನಾ). ಇ ಮಂಗಲಪ್ರಸಾಧನ : ಮಂಗಳಿಛೂಷಣಂ. 
ಗಳಿನಲಂಕರಿಸಿರ್ದೆಡೆಯಾಡುಶಿರ್ಪವಳ್‌ . , - ನಿಜೇಶಂಗಿದಿರೆಟ್ಲು ಬಂದು 
ಮೆಟೌದಳ್‌ ಧವೆಳೇಕ್ಷಣೆ ತನ್ನ ನಲ್ಮೆಯಂ (ಕ್ಮಂಣರೆ ೩-೩೪). 

[ಸಂ. ಮಂಗಲಭೂಷಣ] 

ಮಂಗಳಮಂಡನ (ನಾ)- ೬ ಮಂಗಲಪ್ರಸಾಧನ : ಮಂಗಳಮಂಡನಕ್ಕೆ 

“ನೆಲೆಯಾದ ಕುಮಾರನ ಭೂಷಣಾಂಶು ದಿವ್ಕಾಂಗದ ಕಾಂತಿಯೊಗ್‌ ತೊಡರ್ದು 


ಮಂಗಳಮಜ್ಜನ 
ರಂಜಿಸಲುಜವೆ (ಶ್ರತ್ತಪು. ೦೨-೧೦೪). [ಸಂ. ಮಂಗಲಮಂಡನ] 
ಮಂಗಳಮಜ್ಜನ (ನೌ). ಶುಭಕಾರ್ಯದ ಅಂಗವಾಗಿ ಮಾಡುವ ಸ್ನಾನ; 
ಶ್ರೀರಮಣೀಪ್ರಿಯಂಗಮೃತಮಂಗಳೆವುಜ್ಜನಮಂ  ಜಿನಂಗೆ ವಿಸ್ತಾರಿಸೆ. 
(mesg: ೦೦-೪೩): ಪರಮಮಂಗಳೆಮಜ್ಜನವನಾಭರಣವಸನಾದಿಗಳ ನೀ 
ಸ್ವೀಕರಿಸಬೇಹುದು (18೧- 99-0). ಹಂ. ಮಂಗಲಮಜ್ಞನ] 
ಮಂಗಳಮುಖಿ (ನಾ). ಶುಭಕರವಾದ ಮಂಖವುಳ್ಳವಳು; ಕಲ್ಯಾಣಿ ; 
ಮಂಗಳಮುಖ ಮಾನಿನಿ , , , ಗಿರಿಸುತೆಯೆಸೆದಳಿ (೧೦೪. ೩-೩೪). 
[ಸಂ. ಮಂಗಲಮುಖೀ (ಮಂಗಲ 4- ಮುಖ + -)] 
ಮಂಗಳಮುಹೂರ್ತ (ನಾ). ಶುಭಗಳಿಗೆ ಮತ್ತು ಆ ಗಳಿಗೆಯಲ್ಲಿ 
ನಡೆಸುವ ಶುಭಕಾರ್ಯ ; ಹರುಷದಲಿ ಮಂಗಳಮುಹೂರ್ತವ ಮಾಡಿ 
ಯೆಂದನು (ಕುಣ್ಮಾಂ. 00-೬೩); ಮಂಗಳಮುಹೂರ್ತವನು ಜನತತಿಗೆ ತಿಳು 
ಹಿಸುತ . . . ಬರುತಿಹುದು (6ರ. 6-93). [ಸಂ. ಮಂಗಲಮುಹೂರ್ತ] 
ಮಂಗಳಮೂರುತಿ (ನಾ). ಶಂಭಕರವಾದ ಸ್ವರೂಪವುಳ್ಳವನು : ಗಂಗೆ ನೀ 
ಪಾತಾಳಕೆ ಹೆಂಗ ಬಂದಿದಿ ಹೇಳೆ ಮಂಗಳಮೂರುತಿ ಮಾರಾಯನ ಜಡೆ 
ಬಿಟ್ಟು (ಸಿರ್ಕಫು- ೫-6). [ಮಂಗಳ (ಮಂಗಲ) 4 ಮೂರುತಿ] 
ಮಂಗಳಮೂರ್ತಿ (ನಾ). ೧, ಶುಭಕರವಾದ ಅಕಾರ, ಸ್ವರೂಪ : 
ದೇವರ ಮಂಗಳಮೂರ್ತಿಯನ್ನು ನೋಡಿ ಅನಂದಪರವೆಶನಾದನು 
(889). ೨. ಶುಭಕರವಾದ ಸ್ವರೂಪವುಳ್ಳ ವ್ಯಕ್ತಿ : ಸಂಗವೆರಡುಂಟು 
ಒಂದ ಬಿಡು ಒಂದ ಹಿಡಿ ಮಂಗಳಮೂರ್ತಿ ನಮ್ಮ ಕೂಡಲಸಂಗನ ಶರಣರ 
(೨86. ೦೩೪); ಮಂಗಳಮೂರ್ತಿ ತಾಪಸಶಿರೊಸಿದುಣಿ . . . ಶಿವಭೋಯೆನು 
ತಿರ್ದನದೊರ್ಬ ಭೂಸುರಂ. (ಉತಕು. ೩-೪೮); ಜಯಮಂಗಳಂ ., . 
ಮಾರನ್ನೆ ಪಡೆದ ಮಂಗಳಮೂರ್ತಿಗೆ (ಕೃರೊರ. ೦-೨೩೩-೨). 
[ಸಂ. ಮಂಗಲಮೂರ್ತಿ] 
ಮಂಗಳವಡೆ (ಕ್ರಿ). ಸೊಬಗನ್ನು ಹೊಂದು ; ಚೆಲುವಾಗು : ಸೆಕೆಯಿಲ್ಲ 
ದಾವಗಮುರಿವ ಕೆಂಗಿಡಿಯ ಮಾಲಿಕೆಯಂತೆ ಮಂಗಳವಡೆದ ನಿಖಳರತ್ನಂಗಳ; 
ಡಸಿದ ಮುದ್ರಿಕೆ ಮಂಟಿಕೆಯನಿಟ್ಟರು ಬೆರಲ್ಲಳಿಗೆ (ಕತಕ: ೨೬-೪೬)- 
[ ಮಂಗಳ ( ೬ ಮಂಗಲ) 4 ಪಡೈ 7 
ಮಂಗಳವರೆ " ಮಂಗಳವಟ್‌ ' ನೋ. 
ಮಂಗಳವಸದನ (ನಾ). « ಮಂಗಲಪುಸಾಧನ : ಓರೊರ್ವರಾಕೆಯ 
ರೂಪಂ, ವಕ್ರೋಕ್ತಿಯೊಳೆ ಪೊಗಟ್ಟು ಮಂಗಳವಸದನಮಿಕ್ಕಿಯುಂ (ಕಂಶಳಾ- 
8-9 ನ) ; ಮಂಗಳವಸದನದಿಂದೆ ಮನಂಗೊಳಿಸುತಮಿರ್ದು ಪಡೆಯ ಕಾಪಂ 
ಪಡೆವಳ್ಳಂಗೆ ಸಮರ್ಪಿಸಿ (ಶಾರ್ಕ್ರಶ್ರ. ೦೦-೯೯). 
[ಮಂಗಳ ( ಇ ಮಂಗಲ) -. ಪಸದನ] 
ಮಂಗಳವಸದನಂಗೊಳ್‌ (ಕ್ರಿ). ಶುಭಪ್ರಸಂಗಕ್ಕೆ ಉಚಿತವಾದ ವೇಷ 
'ಭೂಷಣಗಳನ್ನು ಧರಿಸು : ಪಾಂಡವರಯ್ವರುಮುನ್ನೀಲಿತನಯನರಾಗಿ 
ನಿತ್ಕನಿಯಮಂಗಳಂ ನಿರ್ವರ್ಶಿಸಿ ಮಂಗಳವಸದನಂಗೊಂಡು * ( ಕಣ. 
9-4೩ ಕ) ; ಸೌಜನ್ಯಕಂದಾಂಕುರಂ ವಿಜಯಪ್ರಸ್ಥಾನೋದ್ಯುಕ್ತಂ ಮಂಗಳೆ 
ವಸದನಂಗೊಂಡು (ಊತಿಷು. ೦೦-೦೪೨ ರ). 
[ ಮಂಗಳವಸದನ + ಕೊಳ ] 
ಮಂಗಳವಸ್ತು (ನಾ). = ಮಂಗಳದ್ರವ್ಯ ೧: ಮಂಗಳವಸ್ತುಗಳಿಂ 
'ಬೇವಾಂಗನೆಯರರಾಡೆ ಗರ್ಭಶೋಧನಮಂ (ಕಣಕ. 0-೯); ಗೌರಿಯು 
ಮನೆಯ ಮಗಳೆಂಡು , . . ಆದರದಿಂದ ಹಸಿರುಬಳೆ, ಕುಂಕುಮ, 
ಅರಿಸಿಣ ಫತ್ತಲ ಮೊದಲಾದ ಮಂಗಳವಸ್ತುಗಳನ್ನು ಇಡಿಸಹೋಗಿದ್ದಾರೆ 
ನಮ್ಮ ಹೆಣ್ಣುಮಕ್ಕಳು (ಕಣ. ೦೬).  [ ಸಂ. ಮುಂಗಲವಸ್ತು) 
'ಮಂಗಳವಟಕ, ಮಂಗಳವರೆ. (ನಾ): ಎ ವಂಂಗಲಾನಕ : ಮಂಗಳವಣ*. 
ಗಳ್‌, , . ಶ್ಲೇತಚ್ಛತ್ರಂಗಳಮರ್ದೆಸೆಯೆ  ಕರ್ಣಂಗಂಗಮಹೀತಳ 


೬೮೧೦ 


ಮಂಗಳಸೂಕ್ತ 


ವಿಭೂತಿಯಂ ನೆಅಸಿಯಿತ್ತಂ (ಶಂಶಕಾ- ೨-0) ; ಪೊಂಗಳಸದ ನೀರಂ 
ತರಿಸಿ ಮಂಗಳವಣಜಕಿಗಳೆಸೆಯೆ ಧಾರೆಯನೆಆೆಯಲೆಂದಿರ್ಪುದುಂ (ರರರ್ಜಕ್ಕು- 
೪-5೬). ಮಂಗಳವರೆ : ಮಂಗಳವರೆಯ ನಾದಕ್ಕೆ 'ನಡೆನಡೆಯೆ ನಿಡುವೊಸಗೆ 
ಓ್ರೀಣಶೂ. 20-೬9೭). [ ಮಂಗಳ ( ೫ ಮಂಗಲ) ಪಣ್‌, ] 

8 | ಮಂಗಳವಾಚಕ (ನಾ). ಶುಭದ ಅರ್ಥವನ್ನು ಸೂಚಿಸಂವ ಶಬ್ದ; ಓಂ, 
ಶ್ರೀ ಇತ್ಯಾದಿ ಶಬ್ದಗಳು : ಭಾರತೀಯರ ಪ್ರಕಾರ ಯಾನ ಕೃತಿಯೇ 
ಆಗಲಿ ಮಂಗಳಶ್ಲೋಕದಿಂದಡ. ಅಥವಾ ಮಂಗಳವಾಚಳದಂದ ಆರಂಭ 
ವುಗಬೇಕು (1೫೪. ೪ಬ). [ ಸಂ. ಮಂಗಲವಾಚಕ ] 

ಮಂಗಳವಾದ್ಯ "ಮಂಗಲವಾದ್ಯ' ನೋ. 

39] ಮಂಗಳವಾರ (ನಾ), ವಾರದ ಏಳುದಿನಗಳಲ್ಲಿ ಮೂರನೆಯ ದಿನ; 
ಕುಜನು ಅಧಿದೇವತೆಯಾಗಿರುವ ವಾರ; ಕುಜವಾರ ; ಆ ದಿನವೇ 
ಆದಿತ್ಯವಾರ ಸೋಮವಾರ ಮಂಗಳವಾರ . . . ಶನಿವಾರವೆಂದೇಳು ತೆ 
ನಾಗಿಹುದು (6ರ ೨೩೦) ; ಹೇವಿಳಂಬಿನಾಮಸಂವತ್ಸರದ ಜ್ಯೇಷ್ಠ ಬ ೪, 
ಮಂಗಳವಾರಕ್ಕೆ (ಬ್ಕಳ0- ೦೯೬೪, 3೩-3 ; 1807). [ಸಂ, ಮಂಗಲದಾರ] 

15 ಮಂಗಳವಿಧಿ (ನಾ)- ನಿಯಮಿತ ಕಾಲದಲ್ಲಿ ಮಾಡಬೇಕಾದ ಶುಭಕಾರ್ಯ; 

ಸ್ನಾನ, ಪೂಜೆ ಮೊದಲಾದುವು: ಕನಕಾದ್ರಿಶಿಪಾವಳನರ್ತನಕ್ಕಿ 
ಲಯಮೆಳಸೆ ದಿವಿಜದುಂದುಭಿ ಶಂಖಿಸ್ವನದೊಡನೆ ಮೊಬಗಿದುವು ಜಿನಜನ 
ನಾಭಿಷವಪ್ರಸಂಗಮಂಗಳವಿಧಿಯೊಳ್‌ (ಉಕಿತು. 00-49); ನೃಪನೊಡರಿಸಿದಂ 
ಬೇಗಂ ಪ್ರತ್ಮೂಷಕೃತ್ಯಮಂಗಳವಿಧಿಯಂ (ಫೃಶ್ಮಶ್ರಿ- 4೨೫). 
[ ಸಂ. ಮೃಂಗಲವಿಧಿ ] 
ಮಂಗಳವೇದಿ (ನು)- ಶುಭಕಾರ್ಯಕ್ಯಾಗಿ ನಿರ್ಮಿಸಿದ ಜಗಲಿ. ಕಟ್ಟಿ; 
ಸುತ್ತಿದ ಚಿತ್ರಕಾಂಡಪಟಮಿಕ್ಕಿದ ಮಂಗಳವೇದಿ , , . ಕಣ್ಣೊಳಿಸು 
ತಿರ್ದುವಾ ಮಂಟಪದೊಳ್‌ (ತಿತೃಫಿ- ೪-೬4). [ಸೆಂ. ಮಂಗಲವೇದಿ ] 
ಮುಗಳಶಿಖಿ (ನಾ). ಮದುವೆ ಮೊದಲಾದ ಶುಭಕಾಲದಲ್ಲಿ ಹೋಮ 
ಕ್ಕಾಗಿ ಸಿದ್ಧಪಡಿಸುವ ಅಗ್ನಿ ; ಮಂಗಳಶಿಖಗಳ್‌ ಜಾತೃಶ್ವಂಗಳ 
ಮೋಲ್ತಳೆದು ದಕ್ಷಿಣಾವರ್ತವಿಳಾಸಂಗಳನೇಂ ಧನದನ ರತ್ನಂಗಳೆ ಪಸರಂ 
ಗಳಂತೆ ಜಲಜಲಿಸಿದುವೋ (ಕುಳ್ಳು 0-೯೯). [ಸಂ. ಮಂಗಲಶಿಖಾ್‌] 
ಮಂಗಳಶ್ಲೋಕ (ನಾ). ಕಾವ್ಯ, ನಾಟಕ ಮೊದಲುದುವುಗಳ ಪ್ರಾರಂಭ 
ದಲ್ಲಿ ಅಥವಾ ಮುಕ್ತುಯದಲ್ಲಿ ಮಾಡುವ ದೇವತಾಸ್ಟ್ರುತಿರೂಪ 
ವಾದ ಪದ್ಯ : ಅಂಶು ಸೂತ್ರಧಾರನು ಈ ಮಂಗಳಶ್ಲೋಕವನ್ನು ಹೇಳಿ 
* ೬. ಹೋಗುವನು (4೬8. 363) ; ಭಾರತೀಯರ ಪ್ರಕಾರ ಯಾವ 
ಕೃತಿಯೇ ಆಗಲಿ ಮಂಗಳಕ್ಲೋಕದಿಂದ ಅಥವಾ ಮಂಗಳವಾಚಿಕದಿಂದ 
ಆರಂಭವಾಗಬೇಕು (1೫9: ೬). (ಸಂ. ಮಂಗಲಶ್ಲೋಕ] 
ಮಂಗಳಸವನ (ನಾ). ಇ. ಮಂಗಳಮಜ್ಜನ : ಮಳಯಜಮಿಶ್ರತೀರ್ಥ 
ಜಲಧಾರೆಗಳಿಂ ಶಶಿಕಾಂತಕಾಂತಮಂಗಳಕಲಶಾಂಶುಧಾರೆಗಳಿನಿರ್ಮಡಿಸಿತ್ತು. 
ವಿವಾಹಮುಖ್ಯಮಂಗಳಿಸವನಂ (ಕರಕ. 8-4) ; ಮಂಗಳಸವನಾನಂತರ 
ಮಂಗೀಕೃತಶುಭವಿಭೂಷರಂ ಮಾಡಿ (ಕಾಂಕ್ಳಿ. ೨-೦೬). 
[ ಸಂ. ಮಂಗಲಸವನ ] 
ಮಂಗಳಸಾಧನ (ನಾ). ಮಂಗಳದ್ರವ್ಯ ೧: ನೆರಪಿದ ಮಂಗಳಸಾಧನಂ 
ಗಳಿಂಿ ಸರಸಗೀತಮಂ ಪಾಡುವ ಗಾಯಕರಿಂ. , , :ಪಸದನಂಬಡೆದ ಫಸ 
ಪಸುರ್ವಂದರೊಸೆಗೆ ಮಿಗೆ ಮಿಸುಗುತ್ತಿರ್ದುದು (ಉಕ. 6-೩ ೮). 
[ಸಂ. ಮಂಗಲಸಾಧನ] 
ಮಂಗಳಸೂಕ್ತ (ನಾ). ಶುಭವನ್ನು ಕೋರುವ ಮಂತ್ರ: ವೀರ 
ಸೇಸೆಯನಿಕ್ಕಿ ರಾಯನ ನಾರಿ ಪರಸಿದಳಖಳವಿಪ್ರರ ಚಾರು ಜಾತುರ್ವೇದ 
ಮಂಗಳಸೂಕ್ತಘೋಷದಲಿ ತೇರನೇಜಾದನಸುರರಿಪು (ಕುನ್ಮಾಳೆ. ೦-೦೨). 
[ಹಂ. ಮಂಗಲಸೂಕ್ತ] 


40 


4 


ಮಂಗಳಸೂತ್ರ 


ಮಂಗಳಸೂತ್ರ " ಮಂಗಲಸೂತ್ರ ' ನೋ. 
ಮಂಗಳಾಂಗ (ನಾ)... ಶುಭಕರವಾದ ದೇಹವುಳ್ಳೆವನು ; ಪವಿತ್ರವಾದ 
ಶರೀರವುಳ್ಳ ವನು : ಮಂಗಳಾಂಗನು ಮತ್ತೆ ಕರುಣಾಪಾಂಗದಲಿ, 
ನೋಡುತ್ತ. ನಿನ್ನತಿಸಾಂಗಭಕ್ತಿಗೆ ಮೆಚ್ಚಿದೆವು ಎನಲು (51ಫ್ರ.೩೭೨೬೦) ; 
ಇವನಾವನು, ಕಟ್ಟಿದ ರಕ್ಷೆಯಿಂದ ಮಂಗಳಾಂಗನಾದ ನನ್ನ ಮಗನನ್ನು 
ಮುಟ್ಟಿ ಅಪರಿಶುದ್ಧನನ್ನು ಮಾಡುವನು 2 (ಕಾಳುಂತ- ೦೦೯-೪): 
(ಸಂ. ಮಂಗಲಾಂಗ] 
ಮಂಗಳಾಂಗಿ (ನಾ). ಶುಭಲಕ್ಷಣಗಳಿಂದ ಕೂಡಿದ ದೇಹವುಳ್ಳವಳು : 
ಸುಂದರಿ : ಮಂಗಳಾಂಗಿ ಮಂಜುಳಾಂಬುಜಾಸ್ಕೆ . . . ರಕ್ಷಿಸೆನ್ನನದ್ರಿ 
ರಾಟ್ಗುತೇ (ಠ್ಮತಂ. ೨೬-60). 
[ ಸಂ. ಮಂಗಲಾಂಗೀ (ಮಂಗಲ * ಅಂಗ + -)] 
ಮಂಗಳಾಚರಣ (ನಾ). ಶುಭಕಾರ್ಯ ; ಮಂಗಳಕಾರ್ಯ ; ಮಂಗಳ 
ಗಾಯಿಕಾಮಧುರಗಾನದಿನೆಬ್ಬಜನೆಯ್ದಿ ನಿಶ್ಶಕೃತ್ಯಂಗಳ ಮಂಗಳಾಚರಣಮಂ 
ನೆಗಲುತ್ತೆ (ಶುತ್ಮಪು- ೩-0೨೦): [ಸಂ. ಮುಗಲಾಚರಣ] 
ಮಂಗಳಾಚ್ಛಾರ (ನಾ). - ಮಂಗಳಾಚರಣ : ಆಗಳಾ ಗರ್ಭಸ್ಮಲನ 
ಸಮಯಮೆ ಯತುಸಮಯಮಾಗೆ ಚತುರ್ಥದಿವಸಸಮನಂತರ ಮಜ್ಮನಂ 
ಬೊಕ್ಕು ಮಂಗಳಾಚಾರಮನಪ್ಪುಕೆಯ್ದು' (ಗಂ. ೨-೬೦ ನ) 
[ಸಂ. ಮಂಗಲಾಚಾರ] 
ಮಂಗಳಾನಳ 'ಮಂಗಲಾನಕ` ನೋ. 
ಮಂಗಳಾನುಲೇಪ (ನಾ). ಶುಭಕರವಾದ ಲೇಪನದ್ರವ್ಯ : ಅಷ್ಟರಲ್ಲಿ 
ನಾನೂ ಕೂಡ ಶಕುಂತಳೆಗೋಸ್ಕರ ಗೋರೋಚನ, ಶೀರ್ಥಮೃತ್ತಿಕೆ, 
ದೂರ್ವಾಕಿಸಲಯಗಳ ಮಂಗಳಾನುಲೇಪಗಳನ್ನು ಮಾಡುವೆನು (೫ಳ೫ತ, 
6-೨0), [ಸಂ, ಮಂಗಲಂನುಲೇಪ] 
ಮಂಗಳಾರತಿ (ನಾ): ೧. ದೇವರ ಪೂಜೆಯ ಕಾಲದಲ್ಲಿ ಬತ್ತಿ, ಕರ್ಪೂರ 
ಗಳನ್ನು ಹಚ್ಚೆ. ಬೆಳಗುವುದು; ಚಿತ್ತದೊಳು ಪೂಜಿಯಚ್ಛೊತ್ತಿ 
ದಂತರ್ಚಿಸುತೆ.. . , ಮಂಗಳಾರತಿಯಿತ್ತು ಚವರ ಸೀಗುರಿಯಿಕ್ಕಿ, (846. 
0೬-60); ಪಲ ಬಗೆ ಪಂಚವುರಿವ ಜ್ಯೋತಿಯ ಮಂಗಳುರತಿಯನಿಡಲು| 
(೬864: 30-39). ೨. ಶುಭೋತ್ಸವಗಳಲ್ಲಿ ಮುತ್ತೈದೆಯರು 
ಹಿಡಿದುಕೊಳ್ಳುವ ದೀಪಾರತಿ ; ತಮತಮಗೆ ಫಳವಿಡಿದು ಮಂಗಳಾರತಿ 
ವಿಡಿದು ಸೇಸೆದಿಡಿದಮರಕಾಮಿನಿಯರೈದೆ (ಸ್ಯ ಾ- ೦-೩4). ೩. (ಆಲಂ) 
ಅಪಮಾನ ; ಮುಖಭಂಗ ; ರಾಯರಿಗೆ ಮಂಗಳಾರತಿಯಾಗಿದ್ದು 
ಏನಂಶ್ಚರ್ಯ ? (ನಕ: ಟಿ); ಕೆಣಕಿದರೆ ಮಾಡುತೀನಿ ಅವನಗೆ 
ಮಂಗಳಾರತಿ ! (ತಂ. 30೬). [ಮಂಗಳೆ (ಐಮಂಗಲ) 4 ಆರತಿ] 
ಮಂಗಳಾಲಂಕಾರ (ನಾ). ಶುಭಸನ್ನಿವೇಶಕ್ಕೆ ಉಚಿತವಾದ ವೇಷ 
ಭೂಷಣ ; ಆನಂತರಂ ಭಗವಜ್ಜನೇಂದ್ರಪೂಜಾವಿವಿಧಮಂಗಳಮನಾಚರಿಸಿ. 
ಮಂಗಳುಲಂಕಾರಾಲಂಕೃತೆಯಾಗಿ (ಫ್ರತೃಥಿ- ೩-೦೧೭ ಬ). 
[ಸಂ. ಮಂಗಲಾಲಂಕಾರ] 
ಮಂಗಳಾಪ್ಟಳ (ನಾ). ಮದುವೆ, ಮುಂಜಿ ಮೊದಲಾದ ಶುಭ 
ಮುಹೂರ್ತದಲ್ಲಿ ಸಾಂಪ್ರದಾಯಿಕವಾಗಿ -ಹೇಳಂವ ಶುಭವನ್ನು 
ಕೋರುವ ಎಂಟು ಶ್ಲೋಕಗಳು ; p ಇವು "ಕುರ್ಯಾತ್‌ ಸದಾ 
ಮಂಗಳಂ' ಎಂದು ಕೊನೆಗಾಣುತ್ತವೆ :  ಮಾಂಗಲ್ಕಧಾರಣೆಯ। 
ಸಮಯದಲ್ಲಿ ಮಂಗಳುಷ್ಟಕ ಹೇಳುವುದು ಪದ್ಧತಿ (68). 
ಸಂ. ಮಂಗಲಾಷ್ಟಕ] 
ಮಂಗಳೆ (ನಾ). ದುರ್ಗೆ; ಪಾರ್ವತಿ; ಮಾನ್ಯ ಮಾನಿನಿ ಮಹನೀಯೆ 
ಮಂಗಳೆ ಮಹೇಶ್ವರಿ (088- 0೩-೦೬)... [ಸಂ. ಮಂಗಲಾ] 
ಮಂಗಳ್ಳಕ "ಮಂಗಲ್ಯಕ' ನೋ. 


೬೮೧೧ 


40 


ಮಂಗುಳಿಅಳತೆ 


ಮಂಗಜಿವಳ್ಳಿ 'ಮಂಗುಜುವಳ್ಳಿ' ನೋ. 

ಮಂಗಾಟ (ನಾ). ೧. ಕಪಿಯ ಆಟ ; ಕೋತಿಚೇಷ್ಟೆ. ೨. (ಆಲಂ) 
ಬುದ್ಧಿಹೀನತೆಯಿಂದ ಮಾಡುವ ಕೆಲಸ ; ವಿವೇಕವಿಲ್ಲದೆ ಮಾಡುವ 
ಕಾರ್ಯ: ಹ್ಯಾಂಗಾರೆ ಕುಣಿಕುಣಿದು ಮಂಗಾಟ ನಡೆದಾಗ ಅಂಗಾತ 
ಬಿತ್ತೋ ಹೆಗಲಲಿ ಎತ್ತೋ (ಣರ: ೩6-28) ; ಕಾಯಿದೆ ನಿಮ್ಮ ಕಡೆಗೆ 
ಇರುವದೆಂದು ಮಂಗಾಟ ನಡೆಸಬಾರದು (ಖಕ್ಷು. ತಳ). 

[ಮುಂಗ್ಯ 4- ಆಟ] 

ಮಂಗಾಟಿಕೆ (ನಾ). - ಮಂಗಾಟ ೨ ; ಆತ ಮಂಗಾಟಿಕೆ ಮಾಡದೆ ಹಳೆಯ 
ಸಂಪ್ರದಾಯವನ್ನು ಉಳಿಸಿಕೊಂಡು ಬರಬೇಕಾದುದು ಅನಿವಾರ್ಯವಾಗು 
ತ್ತದೆ (ಯಕ್ಷಂ. ೦೪೦). [ಮಂಗ್ಕ 4 ಆಟಿಕೆ) 

ಮಂಗಾಡಿಸು (ಕ್ರಿ). (ಆಲಂ) ಕಪಿಯಂತೆ ಕುಣಿಸು ; ತನಗೆ ಇಷ್ಟಬಂದು 
ದನ್ನು ಮತ್ತೊಬ್ಬರಿಂದ ಮಾಡಿಸು : “ನನ್ನನ್ನು ಮಂಗಾಡಿಸಿ ಬಿಟ್ಟ” 
ಎಂದು ಕಿಟ್ಟಪ್ಪ ಮಾಸ್ತರರು ನಾಲ್ಕು ಜನರ ಮುಂದೆ ದೂರಿ, ತಮ್ಮ 
ಮರ್ಯಾದೆಯನ್ನು ಉಳಿಸಿಕೊಂಡರು (೫ಾಕುರಾ- 08). [ಮಂಗ್ಯ 4 ಆಡಿಸು] 

ಮಂಗಾರೆ 'ಮಗ್ಗಾರೆ' ನೋ: 

ಮಂಗಾರೆಮುಳ್ಳು, (ನಾ). (ದಟ್ಟಿವಾಗಿಯೂ ಒರಟಾಗಿಯೂ-ಇರುವ 
ಮುಳ್ಳುಗಳುಳ್ಳ) ಒಂದು ಬಗೆಯ ಪೊದರು ಗಿಡ : (೪). 

[ಮಂಗಾರೆ (ಆ ಮಗ್ಗಾರೆ) 4 ಮುಳ್ಳು (<ಮುಳ್‌)] 

ಮಂಗಿ (ನಾ). ೧. ಹೆಣ್ಣುಕಪಿ : ಆ ಮಂಗಿ ಮರಿಯನ್ನು ಎತ್ತಿಕೊಂಡು” 
ಕೊಂಬೆಯಿಂದ ಕೊಂಬೆಗೆ ನೆಗೆಯುತ್ತಿದೆ (849). ೨: (ಆಲಂ) ತಿಳಿವಳಿಕೆ 
ಇಲ್ಲದವಳು : ಅವಳು ಶುದ್ಧ ಮಂಗಿ, ಹೊಲಮನೆಯನ್ನೆಲ್ಲಾ ಅಡ್ಡಾ 
ದಿಡ್ಡಿಯಾಗಿ ಮಾರಿಬಿಟ್ಟಳು (629) - [ಮಂಗ್ಯ.+ - ಇ್ಯ] 

ಮಂಗಿನಿ, (ನಾ). ಹಡಗು; ನೌಕೆ. [ಸಂ. ಮಂಗಿನೀ] 

ಮಂಗುರವಳ್ಳಿ 'ಮಂಗುಜುವಳ್ಳಿ' ನೋ: 

ಮಂಗುಜಿವಳ್ಳಿ 'ಮಂಗುಜುವಳ್ಳಿ ನೋ. 

ಮಂಗುಜುವಳ್ಳಿ, ಮಂಗರವಳ್ಳಿ, ಮಂಗಳಿನಳ್ಳಿ, ಮಂಗುರವಳ್ಳಿ. 
ಮಂಗುಜಿವಳ್ಳಿ. ಮೊರಿಗರವಳ್ಳಿ (ನಾ): (ಚಕ್ಕುಲಿ ಮೊದಲಾದ 
ಭಕ್ಷ್ಯಗಳಿಗೆ ಸೇರಿಸುವ, ಚಟ್ನಿ ಮೊದಲುವ. ಅಡಿಗೆಗೂ ಮತ್ತು 
ಔಷಧಗಳಿಗೂ ಉಪಯೋಗಿಸುವ) ಒಂದು ಬಗೆಯ ಬಳ್ಳಿ ; ನಾಲ್ಕು 
ಏಣುಗಳುಳ್ಳ ಒಂದು ಬಗೆಯ ಹಸಿರು ಬಳ್ಳಿ; ನರಳೆ ; ತುಜುವೆಯ 
ಕಾಯ್ಗಳುಮಂ ಮಂಗುಜುವಳ್ಳಿಯನಿಡಿದ ಚೂರ್ಣಮಂ ಶರ೯ರೆಯಿಂ ನೆ 
ತಿಂದು ಬಿಸಿಯ ನೀರಂ ಕಿಆ್‌ದುಗೊಳೆಲ್ಯಬೀಯದುಟ್‌ಗುಮೇ ಕೆಯ್ಮಸಕಂ 
(ಇನುದ- ೦೪-೨). ಮಂಗರವಳ್ಳಿ : ಆಡುಸೋಗೆಯೆಲೆಯ ಕಡ್ಲಿ; 
ಬಜೆ, ಮಂಗರವಳ್ಳಿ, ರಾಮಗುಳ್ಳ, ಶುಂಠಿ, ಕಟುಕರೋಹಿಣಿ. ಇವು 
ಗಳನ್ನು ಸಮಭಾಗ ಕಷಾಯ ಕಾಯಿಸಿ ಕೊಡಲು ಶ್ಲೇಷ್ಮ ಜ್ವರವು ಗುಣ 
ವಾಗುವುದು (44. 6). ಮಂಗಳಿವಳ್ಳಿ : ಮಂಗಜವಳ್ಳಿರಸ, ಕಳ್ಳಿರಸ 
ಎಲಹುರಿ, ಈ ಮೂಜು ರಸಗಳಲ್ಲಿ ಮೋಡಶಾಂಶ ಶೋಧಿಸಿದ ಗಂಧಕವನ್ನಿನ್ಕ 
(ಖೈಪಿ- ೨೪); ಬಳ್ಳಿಸುಂಡೆಯ ಸಹಮೂಲವು' ಮಂಗಳಬಳ್ಳಿ ರಸಂಗಳು 
ಸಹಿತ (ಸಳ್ಮಖಾ- ೦೮). ಮಂಗುರವಳ್ಳಿ ; “ಅಸ್ಮಿಸಂಘಾತಃ -- ಮಂಗುರ 
ವಳ್ಳಿ” (೬4ಂ- ೩). ಮಂಗುಜಿವಳ್ಳಿ ; “ಅಸ್ಥ್ರಿದಳ್ಳಿ ಮಂಗುಜವಳ್ಳಿ” 
(25670: 9-3 )- ಮೊಂಗರವಳ್ಳಿ : ಮೊಂಗರವಳ್ಳಿಬೇರು. ಉದ್ಮರಣೆಯ 
ಬೇರು. ನೆಲಗುಳ್ಳದ ಬೇರು. ಹೆಗ್ಗುಳ್ಳದ ಬೇರು (ಉ್ರಾಕ್ಮಾಕೂ- ೪-9). 

[ಮಂಗುಜ್ಶು 4 ಬಳ್ಳಿ) 

ಮಂಗುಳಿಅಳತೆ (ನಾ). [ಗಣಿತ] ಒಂದು ಅಳತೆ ; ಕ್ಷೇತ್ರಗಣಿತ, ಮಂಗುಳಿ 
ಅಳತೆ: ರಾಜನೀತಿ... ಉತ್ಕಳಿತಗುಣಿ ಮುತ್ತಿನ ಚೆಲ್ವನ ಗುಣಿತವುಂ 
ಅಷ್ಟಾದಶ ಗುಣಿತಂಗಳು (ಕ್ಷೇತ್ರಗೆ: ೨-4). [2-4 ಅಳತೆ] 


ಮಂಗೇಶ 


ಮಂಗೇಶ (ನಾ). ಶಿವ : ( *)- P ಇದು ದಕ್ಷಿಣಕನ್ನಡ, ಉತ್ತರಕನ್ನಡದಲ್ಲಿ 
ವಾಸಿಸುವ ಕೊಂಕಣಿಭಾಷೆಯನ್ನಾಡುವ ಅನೇಕರ ಮನೆದೇವತೆಯ. 
ಹೆಸರು. [ಇ ಮಂಗಲ? 4 ಈಶ] 

ಮಂಚ (ನಾ). ೧. ಮಲಗಲು ಉಪಯೋಗಿಸುವ, ನಾಲ್ಕುಕಾಲು 
ಗಳುಳ್ಳ ಥೈ ಮರ ಅಥವಾ ಲೋಹದ ಸಾಧನೆ: ಪರ್ಯಂಕ: 
“ ಶಯನಮಾ ಪರಿಯಂಕಮಾ ಶಯ್ಕೆಯೆನೆ ಮಂಚೆಮೆನಿಸಿಕ್ಕೆ ” (ಮಂಗರಾ- 
80-08) ; ನೀಂ ಮಹಾದೇವಿಯ ಮಂಚಮನಂಜದೇಟ ಆಕೆಯೊಡನೆ 
ನಗುತ್ತಂ ತೆಗಟುತ್ತಮಿರೆಂದು ಕಲ್ಪಿಸಿದಂ [Co 06) ; ದ್ರುಪದನಂ 
ತನ್ನ ಮಂಚದ ಕಾಲೊಳ ಕಟ್ಟಿ ವೇಲ್ವಿ (ಕಂಕಣ. ೨-೬೨ ನ) ; ಭಾಳಾಕ್ಷಿಯರ 


ಮನೆಯೊಳಂಭೀಳೆದ. ದಳ್ಳುರಿಯೆಟ ಮಂಚದೊಛ್‌ ಪವಡಿಸಿದಯ್‌ 
(೧೫: ೪-೬). ೨. ಉತ್ತಮವಾದ ಪೀಠ; ಉನ್ನತವಾದ 
ಆಸನ; ಮಣಿ ಮಂಚಂ ಪಟ್ಟಂ . . . ಗಲ್ಲಂ ಮಲ್ಲಂ ತಳಮಿಂತೆಲ್ಲಂ 


ಶತ್ಸಮಮಂಂ (ಕರುಂ. 36) ; ಜ್ಯೋತಿಷನಿಪುಣವರ೦್‌ ಬಂದು ಪೊಕ್ಕಲ್ಲಿ 
ಮಂಚೋತ್ಯರೆದೊಳ್‌ ಕುಳ್ಳಿರ್ದರ್‌ (೧ಕ್ಸುಕ್ಕ. 3-೩-೨4): ೩. ವೇದಿಕೆ: 
ರಂಗಸ್ಥಳ : ಪ್ರೇಕ್ಷಕರಲ್ಲಿಂದ ಸುಮಾರು ೨೫ ವಯಸ್ಸಿನವನೊಬ್ಬನು 
ಮಂಚದ (ವ್ಯಾಸಪೀಠ) ಕಡೆಗೆ ಬರೆಹತ್ತಿದನು (ಣು. 1೨). ೪. ಹೊಲ. 
ಗದ್ದೆಗಳನ್ನು ಕಾಯಲು ಎತ್ತರವಾಗಿ ಕಟ್ಟಿರುವ ಬಿದಿರು ಮೊದ 
ಲಾದುವುಗಳಿಂದ ಮಾಡಿರುವ ಅಟ್ಟಣೆ; ಮಂಚಿಕೆ, [ಸಂ.] 

ಮಂಚಕ (ನಾ). ೧. ಎ ಮಂಚ೧: ನಿನ್ನ ನಾಲಗೆಯನ್ನು ತನ್ನೆ ಮಂಚಕ 
ಮಾಡಿ . . . ಚೆನ್ನೈ ಸೆರಸತಿ ನಿತ್ಯ ಪವಡಿಸುವಳುಡಿ (ಗ. 3೬-೦)- 
ಪಿ. ಎ ಮಂಚ ೨: ಒಂದು ಉತ್ತಮವಾದ ಮಂಚಕದ ಮೇಲೆ ಕುಳಿತು 
ಕೊಳ್ಳುವಪ್ಪರಲ್ಲಿ ಅವನ ಅಣ್ಣನಾದ ಶಹರಿಯಾದನು ಅಲ್ಲಿಯೇ ಬಂದು 
ಕುಳಿತುಕೊಂಡನು (ಕಗರ್ಕ. 1; ೦6). [ಸಂ.] 

ಮಂಚಟಿಕೆ " ಮಂಜಿಟ್ಟಿಗೆ' ನೋ. 

ಮಂಚದಕಾಲಹುಲ್ಲು, ಮಂಚದಕಾಲುಹುಲ್ಲಂ (ನಾ). ನಾಲ್ಕುದಳ 
ಗಳಿರುವ ಒಂದು ಬಗೆಯಂ ಹುಲ್ಲು: (೬): ಮಂಚದಕಾಲುಹುಲ್ಲು : 
ಮಂಚದಕಾಲುಹಲ್ಲು, ಉಪ್ಪುಗಡ್ಡಿ (ಬೃ 80. 36-೬೬೦). 
[ಇ ಮಂಚ _. ಕಾಲ್ಕು ( ೬ ಕುಲ್ಮ್‌) 4 ಹುಲ್ಲು (ಆ ಪೆಲ್‌)] 

ಮಂಚದಕಾಲುಜುಲ್ಲು ' ವಂಂಚದಕಾಲಹುಲ್ಲು' ನೋ. 

ಮಂಚಯ್ಯ (ನಾ). ಒಬ್ಬಾತನ ಹೆಸರು : ಪಟ್ಟಣ ವಸನ್ತರ ಮಣ್ಣಯ್ಯನು 
ಇಪ್ಪತ್ತಅಯ್ವರು ಕೆಳೆಯ ೫ ಬೆಸಕೆ , , , ದ್ರವೃಮ ಕೊಟ್ಟು 
(ಎ೪. ಸಳ, ತಿರು. 30೪-೬; ಸು. 0), [ಮಂಚ) 4 ಅಯ್ಯ] 

ಮಂಚಲ್‌, ಮಂಚೆಲು, (ನಾ). ೧. ಮೋಸ ; ವಂಚನೆ: ಎನಗಿಂದಿಂ 
ಗಾಜುತಿಂಗಳ್‌  ಸಮನಿಸಿದಪುದಿಲ್ಲೆಲ್ಲಿಯುಂ ಬಂದಿ ಮಂಚಲ್‌ 
ಪ್ರಾರಂಭ ಚೌರ್ಯಾದಿಗಳನಶನಮಾಗಳ್‌ ಚತುರ್ವಾಸರಂ ಭೋಜನ 
ಮಾತ್ರಂ ಬಂದೊಡಿಂದಾಂ ಸಕಲವಿಭವಮಂ ಪೆತ್ತೆಂ (ಸುಕುಮಾ. ೬-೦೮); 
ಕೈಮಡಕಂ ವಂಚನೆ ಮಿಕ್ಕ ಮಾನಸಿಕೆ ಮಂಚೆಂ ಮಂಚಲಂ ತಾನೆ ತಾಂ ಗೆಡೆ 
ವಳ್‌ ಪತ್ತದರಾರೊ ಧೂರ್ತವಿಟಪೃತ್ಸಂತಾಪೆಯಂ ತೇಪೆಯಂ (605. 
೨-೪೩) $ ಮಂಚ್‌ ಕಳವಾಜಡಿ ಭಯಸಂಚಯಮೆಂಬಿವಿ ಪೆಸರುಮಿಲ್ಲಾ 
ನಾಡೊಳ್‌ (ಶೃತಶ. ೨-3). ೨. ಬಂಧನ; ಸೆರೆ: "ಮಂಚಲ್ವಿಡಿ' ಪರಾ. 
ಮಂಚಲ್ಮು : ೧. ಮಂಚಲು ಲಂಚೆಂ ಕಳವು ಪಿಸುಣ ಪಸವು 
ಪಟವಳ್‌ವಲಸೊಲಸು ಕುತ್ತುಮಿಲ್ಲಾ ನಾಡೊಳ್‌ (ಕಣ್ಣಾರ. ೦೪೦ ಶ್ರಯೋ)- 

ಮಂಚಲಂಬಿಡಿ ಎ (ಆಲಂ) ಆಕರ್ಷಿಸು ; ಸೆಳೆ ; ಮರುಳುಮಾಡು: 

ನಡೆ ನೋಟ್ಟಿರ ಕಣ್ಣಳನೆಯ್ದೆ ಮಂಚಲಂಬಿಡಿದ ವಿಳಾಸಿನೀನಿವಹಮೇಆ। 
ದುದಿಂತು ಕರೇಣುಜಾಲಮಂ (ಜತೀಕ್ಕ- 00-೬೭), 

ಮಂಚಲ್ಕು "ಮಂಚಲ್‌' ನೋ. 


೬೮೧೨ 


40 


46 


ಮಂಚಿಪತ್ರ 


ಮಂಚೆಲ್ಮು "ಮಂಚಿರ್ಲ`ನೋ. 

ಮಂಚೆಲ್ಫಿಡಿ "ಮಂಚಲ್ವಿಡಿ' ನೋ. 

ಮಂಚಲ್ವಿಡಿ, ಮಂಚಲ್ಪಿಡಿ (ಕ್ರಿ). ೧. ಸೆರೆ ಹಿಡಿ; ಬಂಧಿಸು: ಕಳ್ಳೆಂ 
ಬನ್ತಿಕಾಜಂ ಮಂಚಲ್ವಿಡಿದವಂ ಪೆಗೆನಂ ಪೊಲ್ಲಮಾನಸನಿನ್ತಿನರಂ . . . 
ಇಜ್‌ದೊಡೆ ದೆಣ್ಣಂ ದೋಷಮಿಲ್ಲ (ಎ: xv, ೭೯-೨೩; 1060- 
ಮಂಚಲ್ಲಿಡಿ: ೨, (ಆಲಂ) ಆಕರ್ಷಿಸು ; ಸೆಳೆ: ಅಂಚಿಯ 
ನಡೆಯನಿದಂ ತನತೆನುತುಂ ಮಂಚಲ್ಪಿಡಿವೊಳ್ನಡೆ ರತಿರೂಪಂ ಲಂಚಂಗೊಂಡ 
ವಿಲಾಸದಿನೆಸೆದತ್ತಾ ರಾಣೀವಾಸ (88೫. ೨-೨). [ಮಂಚಲ್‌ + ಪಿಡಿ] 

ಮಂಚಾಲೆ 'ಮಂಚಾಳ' ನೋ. 

ಮಂಚಾಳ, ಮಂಚಾಲೆ (ನಾ). ಒಂದು ಊರಿನ ಹೆಸರು: p 
ರಾಘವೇಂದ್ರಸ್ವಾಮಿಗಳ ಬೃಂದಾವನವಿರುವ ಈಗಿನ 

ಮಂತ್ರಾಲಯ: ಶ್ರೀಮತುಕಣ್ನಂ ಸಿಂದವಾಡಿಸಾಯಿರಮುಮನಾಳುತ್ತು 

ಮಂಚಾಳ ಕೊಟ್ಟಿ ಸ್ರಿ ಆವುದೆನ್ಹೊಡೆ (9೩3: 1X-i, ೫8-೯; 899). 

ಮಂಚಾಲೆ: ಶ್ರೀರಾಘವೇಂದ್ರರು ಮಂತ್ರಾಲಯ(ಮೋಚಾಲೆ)ವನ್ನು 

ಸೇರಿದೊಡನೆಯೇ ಮೊದಲು ಕುಲದೇವಿ ಮಂಚಾಲಮ್ಮನ ದರ್ಶನ 

ಮಾಡಿದರು (೪. ೩೩6). [?] 

ಮಂಚಿಕೆ (ನಾ). ೧. ಪೀಠ; ಆಸನ. ೨. ದನಕರುಗಳಿಗೆ ನೀರು ಹಾಕುವ 
ಹರಿದೋಣಿ. - ತೊಟ್ಟಿ. ೩. ಕಾಲುಮಣೆ : 'ಅಡೆಮಂಚಿಕೆ' ಪರಾ. 
೪. ಹೊಲ, ಗದ್ದೆಗಳನ್ನು ಕಾಯಲು ಎತ್ತರವಾಗಿ ಕಟ್ಟಿರಂವ ಬಿದಿರು 
ಮೊದಲಾದವುಗಳಿಂದ ಮಾಡಿರುವ ಅಟ್ಟಣೆ: (4). 

[ಸಂ. ಮಂಚಿಕಾ] 

ಮಂಚಿಗೆ, ಮಂಜಜಿಗೆ, ಮೆಂಚಿಗೆ (ನಾ). ಎ ಮಂಚಿಕೆ ೪; ಅಸ... 
ಫಲಕ್ಕೆ ಬರಲಾಗಿ ಚತುರ್ವಿಧವೆಂಬ ಮಂಚಿಗೆಯಂ ಮೆಟ್ಟಿ (1೯5. 
00೬-3೬6); ಉದವಿತತಿ ತೆನೆಗೆ ಪಾಯ್ಜಪುದುರವಣೆಯಿಂದೆಂದದಂ ನಿವಾರಿಪ 
ಬಗೆಯು ನೆರಪಿದ ಕಲ್ಲುಂ ಕವಣೆಯುಮಿರೆ ಮಂಚಿಗೆಯಂತಿರೆಸೆದುವಟ್ಟಳೆ 
ಪಲವುಂ (ಕಫ. ೩-೦೩೩) ; ಕಯ್ಕೆತ್ತಿ ಕೊಡಲಿಲ್ಲ ಮೆಯ್ಯ ದಂಡಿಸಲಿಲ್ಲ 
ಅಯ್ಕಗಳೆಲ್ಲ ಹರಿಯಲೈ ಕೈಲಾಸ ಕೆಯ್ಯ ಮಂಚಿಗೆ(ಣಾಂ. ಕೆಯಿ 
(46೯5. ೬6೯); ಮರಸು ಕುಳಿತಿರೆ ಮರದ ತುದಿಮಂಚಿಗೆಯ ಮೇಲೆ 
(ಕ್ರೀಣಶಾ- ೩೦೦-೨63). ಮಂಜಿಗೆ : ಹೊಲದಲ್ಲಿ ಹಾಕಿದ ಎತ್ತರವಾದ 
ಮಂಜಿಗೆಯ ಮೇಲೆ ನಿಂತುಕೊಂಡು ಒಕ್ಕಲಿಗರು ಕವಣೆಯಿಂದ ಕಲ್ಲುಗಳನ್ನು 
ಹೊಡೆಯುತ್ತಾ ಹಕ್ಕಿಗಳನ್ನು ಹಾರಿಸಹತ್ತಿದ್ದಾರೆ (ನಖಳ. 3): ಮೆಂಚಿಗೆ: 
ಪಂಚಬೀಜಗಳೆಲ್ಲ ಸಂಚರಿಸಿ ಹೊಲದೊಳಗೆ ಮೆ2ಚಿಗೆಯ ನಿಲವುಬೆಳೆ ಬಂದು 


ನಗುತಿರಲು (ಕಕತ, ೩); ಮೇಘದ ಮೆಂಚಿಗೆಯನ್ನೇರಿ ಮಿಂಚಿನ 
ಕವಣೆಯೊಳಾಲಿಯ ಕಲ್ಲನು ತೂರುವಳು (ಕರುಕ್ರಾ - ೦೬-೦). 
[ < ಸಂ. ಮಂಚಿ) 
ಮಂಚಿಗೆಗಲ್‌ (ನಾ). (ದಾರಿಯಲ್ಲಿ ಹೊರೆಯನ್ನು ಇಳಿಸಲು 


ಮಾಡಿರುವ) ಎತ್ತರ ಹಾಗೂ ಸಪಾಟಾದ ಕಲ್ಲು: ನವಿಲೆ 
ಪಡುವಣ ಮಂಚಿಗೆಗಲ್ಲಿಂ ಪಡುವ ಹಳ್ಳದಿಂ ಮೂಡಲಿರ್ಬ್ಬ ೬ 
ವಾಡವಾಗಿ ಯಿಕ್ಕಿದ ಕೆಯಿಮತ್ತರು ೫೦ (ತ. 1x, 


336-04 ॥ 
೩130). [ಮಂಚಿಗೆ 4 ಕಲ್‌] 

ಮಂಚಿಟಿಕೆ "ಮಂಜಿಟ್ಟಿಗೆ' ನೋ. 

ಮಂಚಿಟಿಗೆ "ಮಂಜಿಟ್ಟಿಗೆ' ನೋ. 

ಮಂಚಿಪತ್ರ (ನಾ). (ಸುವಾಸನೆಯ' ಎಲೆಗಳನ್ನು ಹೊಂದಿರುವ) 


ಒಂದು ಬಗೆಯ ಸಸ್ಯ ಮತ್ತು ಅದರ ಎಲೆ: ಮಂಚಿಪತ್ರವನ್ನು 
ಧರಿಸುವುದರಿಂದ ದೇವತೆಗಳಿಗೂ ಸೂರ್ಯನಿಗೂ ಪ್ರಿಯವಾಗಿ? . . 
ಸುಖವನ್ನುಂಚಿಮಾಡುವುದು (46ಕ್ಕೆ. ೪3). [ue 


ಮಂಚಿಪತ್ರೆ 


ಮಂಚಿಪತ್ರೆ (ನಾ). ಮಂಚಿಪತ್ರ : "'ದೇವಾರ್ಹಂ - ಮಂಚಿ(ಜ) 
ಪತ್ರೆ” (೬49. ೬೪). ಸಂ. ಮಂಚಿಪತ್ರ] 

ಮಂಚಿಲ್‌, ಮಂಚಲ್ಯು (ನಾ). (ಬಟ್ಟೆಯಿಂದ ಮಾಡಿದ, ತೊಟ್ಟಿಲನ್ನು 
ಹೋಲುವ) ಡೋಲಿಯಂತಹ ಒಂದು ಬಗೆಯ ಸಾಧನ ; ಅವರು 
ಬಂದ ಬಳಿಕೆ ಕಂಬಳಿಯ ಒಂದು ಮಂಚಿಲ್‌ ತಯಾರಿಸಿದರು (4&೫. 


೨೬೦). ಮಂಚೆಲ್ಕು : ಭೋಯಿಗಳಲ್ಲದೆ . . . ಅಂಬಿಗರು ಮಂಚಲು 
ಗಳನ್ನು ಹೊರುವ ಹೋರೆಯನ್ನು ಮಾಡುವರು (ಕಣಗೆ. ೩೭)- 
[- ತುಳು. ಮಂಜಿಲ್‌] 
ಮಂಜಟಿ "ಮಂಜಿಟೆ' ನೋ. 
ಮಂಜಟ್ಟಿ "ಮಂಜಿಟೆ' ನೋ. 


ಮಂಜಡ್ಮಿ 'ವಂಂಜಿಟೆ' ನೋ. 

ಮಂಜಡ್ಕಿ ಮಂಜಾಡಿ' ನೋ. 

ಮಂಜತ್ತಿ "ಮಂಜಿಟೆ' ನೋ. 

ಮಂಜನ, ಮಜ್ಜಣ (ನಾ). ೧. ಪವಿತ್ರವಾದ ನೀರು. ಹಾಲು 
ಮುಂತಾದ ದ್ರವವನ್ನು ಎರೆಯುವುದು ; ಅಭಿಷೇಕ : ರಾಮಾನುಜಾ 
ಚಾರ್ಯ್ಯರಿಗೆ ನಿತ್ಯ ತಿರುಮಂಜನಕೆ . . . ತಿರುನಾಳಿಗೆ ಗ ೬೦ ವರಹ 
(a೪. xiv, ಶ್ರೀರಂಗ. ೨೫6-6೦ ; 1104) ; ಜಲದಿಂದ ಗಂಧದಿಂದಕ್ಷತೆಯಿಂ 
ಕಮ್ಮಲರಿಂದ ಚರು ದೀಪದಿಂದ ಕಲುಕುಮಂಜನದಿಂದ ಫಲದಿಂದಲಾ 
ಭೂಲಲನೇಶ ಜಿನರನರ್ಚಿಸಿದ (ಗರಂ. 0-33), ಮಜ್ಜಣ : ೨. ಸ್ನಾನ; 
ಮಾಹ ; ಜಳಕ : ಮಜ್ಜಣದ ಈ ಮನೆಯ ಎದ್ದು ನೋಡೋಣ ಬಾರ 
(ರೋಕಗೀ, ೦೩). [ಇ ಪ್ರಾ. ಮಜ್ಜಣ./ಸಂ. ಮಜ್ಜನ] 

ಮಂಜನ್ಯ (ನಾ). (ಹಲ್ಲು. ಮುಖ ಮುಂತಾದುವನ್ನು) ಉಜ್ಜಿ 
ಸ್ವಚ್ಛಗೊಳಿಸಲು ಉಪಯೋಗಿಸುವ ವಸ್ತು: * ದಂತಮಂಜನ ' 
ಪರಾ. [ಇಪ್ಪಾ, ಮಜ್ಜಣ,/ಸಂ, ಮಾರ್ಜನ: /ಹಿಂ. ಮರಾ. ಮಂಜನ್‌] 

ಮಂಜರ, ಮಂಜರೆ (ನಾ): ಬೆಕ್ಕು ; ಮಾರ್ಜಾಲ; ''ಮಂಜರವೆನೆ. 
ಮಾರ್ಜಾಲಂ'' (ಕಾಕು. 0೩) ; ನಿನ್ನ ಮನದಲ್ಲಿ ಮಾಯಾಮಯರ 
ಕೊಲುವರೆ ನಿನ್ನ ಹಂಜರ ಕಾವುದೆ ಕೂಡಲಸಂಗಮದೇವನಲ್ಲದೆ (ಐನ: ೦೬೬); 
ಪಂಜರದ ಗಿಣಿ ನೀವು ನಿಮಗೀ ಮಂಜರನ ಪಡಿಮುಖಕೆ ನಿಲುವುದು 
ನೀತಿಯೇ (ಕುಠ್ಮಾಕ- 00-93)” ಮಂಜರೆ: ಹಂಜರದೊಳು ತೇಜಃಪುಂಜ 
ರಂಜಿಸುತಿರಲು ಅಂಜನಸಿದ್ಧ ಶಿವಯೋಗಿ ತು ಕುಟಿಲ ಮಂಜರೆಯ ಕಾದ 
(ಸರತಿ, ೪6೫). [ ಪ್ರಾ. ಮಂಜರ./ಸಂ. ಮಾರ್ಜಾರ, ಮಾರ್ಜಾಲ] 

ಮಂಜರದೃಷ್ಟಿ (ನಾ). ೧. ಬೆಕ್ಕಿನ ಕಣ್ಣು. ೨. (ಆಲಂ) ಸೂಕ್ಷ್ಮ 
ವಾದ ದೃಷ್ಟಿ : ಮಂಜರದೃಷ್ಟಿಯಲ್ಲಿ ತೋಜುವ ಇಂದ್ರಿಯಭೋಗ:ಗಳು 
ಮಹೇಂದ್ರಜಾಲದಾಗಿಪ್ಪುವಯ್ಯ (ಸದ್ಲೇವೆ. ೦೦೯-೩೩6) - 

[ಮಂಜರ * ದೃಷ್ಟಿ) 

ಮಂಜರನೇತ್ರ (ನು). ಮಂಜರದೃಷ್ಟಿ ೨: ಮಂಜರನೇತ್ರದಲ್ಲಿ 

ಉಭಯಚಂದ್ರರ ಕಾಬುವರಾರೋ (6856 ೫೬-೨೪9). 
[ಮಂಜರ 4 ನೇತ್ರ] 

ಮಂಜರಿ, ಮೆಂಜಲಿ (ನಾ). ಹೆಣ್ಣುಬೆಕ್ಕು : ಮಾತನಾಡುವ 
ವಿಹಂಗನದೊಂದ ಕೋಡಗ ನುಂಗಿತ್ತು ನುಂಗಿದ ಕೋಡಗವ ಮಂಜರಿ 
ತಿಂದಿತ್ತು (ಮೋನಾ: ೨33-600): ಮಂಜಲಿ : ಮಂಜಲಿ(ಶಾಾ.ಡಳಿ)ಯ 
ಮಲ ಮಿಡುಕಿದರೆ ಕಳವಳಿಸುವುದೆ. ಕಲಿಸಿಂಪೆ 

[ಮಂಜರ 4 ಣ್ಯ) 

ಮಂಜರಿ (ನಾ). ೦: ಗೊಂಚಲು; ಗುಚ್ಛ “ವಲ್ಲರೀ, ಮಂಜರೀ 
—ಈ ೨ ಮರದ ಗೊಂಚಲ" (ಯಂ. ೩೦-೩೦) ; ಲಲುಟದೊಳ್‌ 
ತುಜುಗಿದ ಸಿಂಧುವಾರ ನವಮಂಜರಿಯೇಬಿನೆಗಂ . . . ಘನಘರ್ಮಬಿಂದು 


ಪಂಜ! 


(ಕುಪ್ಮಾಸು. ಆ). 


೬೮೧೩ 


10 


ಮಂಜಾಡಿ 


ಗಳ್‌ ಪೊಜಿಮದೆ (೫ರಂತೂ. ೩) ; ಗುರುಭರಮಂ ಪಡೆಯದವೋಲ್‌ ಪರಿ 
ಮಳಮೆತಿಬತಳಮಾಗಿ ಮಂಜರಿಗೆ (ಮಂ್ಸ. 00-040). ವಿ: ಕಾವು; 
ತೊಟ್ಟು. ೩. ಮುತ್ತು ; ಮುಕ್ತಾಫಲ- ೪. ಒಂದು ಬಗೆಯ 
ಮರ; ತಿಕವೃಕ್ಷ. ೫. ಕುದುರೆಯ ಶರೀರದ ಒಂದು ಭಾಗ; 
ಮೊಳಕಾಲು ; ಜಾನು: ಸ್ತುರೆಯಿಂ ಕೆಟಗಕ್ಕುಂ ಮಂಜರಿಯೆಂಬು 
ಪೆಸರ್‌ (65೫. ೯-೩೩). 'ಜಾನುಮಂಜರಿ' ಪರಾ. [ಸಂ. ಮಂಜರೀ] 

ಮಂಜರಿಕೆ (ನಾ). ಎ ಮಂಜರಿ ೧; “ಮಂಜರಿಗೆ - ಮಂಜರಿಕಾ ಇ 
ಹೂಗೊಂಚಲು” (ತರ್ಮಕೊ- ಆ). [ಸಂ. ಮಂಜರಿಕಾ] 

ಮಂಜರಿಗ (ನಾ)- ಒಂದು ಬಗೆಯ ಹಕ್ಕಿ : ಗಳಿಗಳಂಟಿಗೆ ಸಿಲುಕಿದವು 
ಪಿಸ್ಕುಳಿಗ ಪಿಂಜರ ಮಂಜರಿಗ ಮಾಂಬುಲಿಗ ಲೂವುಸೆ ಸರಲೆ ಬುಜುಲೆಗಳೆಚ್ಚ 
ಮಿಂಟೆಯಲಿ (ತೊರರಾ. ೩-೩-೦೪) . (2?) 

ಮಂಜರಿಗೆ. ಮಂಜಳಿಕೆ (ನಾ). ಎ ಮಂಜರ್ಮಿ ೧: *ಮಂಜರಿಗೆ - 
ಮಂಜರಿಕುಎ ಹೂಗೊಂಚಲು” (ತರ್ಮಕೋ- ೩೩). ಮಂಜಳಿಕೆ : ಅಭರಣಂಗಳ 
ಪೆಟ್ಟಿಗೆಯಂ ತರಿಸಿ ರತ್ನಮಿಂಜ[ರಾ೧ಂ. ಜು]ಳಿಕೆಯ ಮುದ್ರಿಸಿದ ಮುಚ್ಚಳಂ 
ತೆಗೆದು ಮಾಣಿಕದ ಕರ್ಣುವತಂಸದಂಂ ಕಿವಿಗಳವಡಿಸಿ (046: 6-0೭). 

[5 ಸಂ. ಮಂಜರಿಕು] 

ಮಂಜರಿಸು (ಕ್ರಿ). ಗೊಂಚಲುಗು ; ಗುಚ್ಛವಾಗು : ಕೆಂಪಿನ ಕಂಪಿನ 
ಮಂಜರಿಯಂತೆ ಮಂಜರಿಸಿ ಮಗಮಗಿಸಿ ಮರಿಪುಗೊಂಡು ಸೊಬಗು 
ಕೊಂಬುಗೋಡರಿಸಿನದ ಕೊಂಬುಗಳಂ ಸೊಪ್ಪುಗುಟ್ಟಿ (ಊ್ಕರಾನ. 03-4೭ ನ). 

[ಮಂಜರಿ 4- —ಇಸ್ಕು] 

ಮಂಜರೆ 'ಮಂಜರ' ನೋ. 

ಮೆಂಜಲಿ 'ಮಯರ್ಮಿ' ನೋ. 

ಮಂಜಳ್‌, ಮಂಜಳ| (ನಾ). ೧. ಅರಿಸಿನದ ಗಿಡ ಮತ್ತು ಅದರಿಂದ 
ತಯಾರಾಗುವ ಅರಿಸಿನ ; 'ಮಂಜಳೆಣ್ಣೆ' ಪರಾ. ಪಿ. ಅರಿಸಿನದ 
ಮೇಲೆ ವಿಧಿಸುತ್ತಿದ್ದ ಒಂದು ಬಗೆಯ ತೆರಿಗೆ; ತೆನ್ನಮರಂ 
ಕೊಳಂದು ವಾಳ್ಳೆ ಕುರುಂಬು ಮಂಜಳ" (ಬ2- ೫೫111: ೦೪3-88 ; 2484) - 
ಮಂಜಳ್ಕ : ೧. “ಕಳೆವಂಜಳ' ಪರಾ. 

[ದೇ.॥ ತಮಿ. ಮಣ್ಣುಳ್‌ ; ಮಲ. ಮಣ್ಣಾಳ್‌ ; ತುಳು. ದುಂಜಲ್‌, 


ಮಂಜಳ, 'ಮಂಜಳ್‌' ನೋ: 

ಮಂಜಳ್ಕ 'ಮಂಜಾಡಿ` ನೋ: 

ಮಂಜಳಿಕೆ 'ಮಂಜರಿಗೆ` ನೋ. 

ಮಂಜಳೆಣ್ಣೆ (ನಾ). ಮದುವೆ ಮುಂತಾದ ಶುಭಸಂದರ್ಭಗಳಲ್ಲಿ 
ಮಾಡುವ ಅರಿಸಿನೆಣ್ಣೆಯೆಂಬ ವಿಧಿ; ಪಳ ಮಂಜಳೆಣ್ಣೆಯಂ ದೊಡ್ಡಂಗೆ 
ದೂಳಿಸಿದರೆಳೆವೆಣ್ಣ ೪* (89046, ೦೪೭-೬3೦). [ದುಲಿಜಳ್‌ -- ಎಣ್ಣೆ] 

ಮಂಜಳ್ಪೊಣೆ (ನಾ). ಒಂದು ಪ್ರದೇಶದ ಹೆಸರು (?): ಅಂತೆ ದಂದು 
ಮಂಜಳ್ಳೊಣೆಎ ಬಾಟಕೊಟ್ಟ್‌ಎ ಸಂದು. , . ಕೂಡಿತ್ತು ಸೀಮೆ (ಮೇಂ. 

26) [?] 

ಮಂಜಾಡಿ, ವಂಂಜಡ್ಡಿ, ಮಂಜಳ್ಳೆ (ನಾ). ಒಂದು ಬಗೆಯ ಮರ 
ಮತ್ತು ಅದರ ಹೂವು ಹಾಗೂ ಕೆಂಪುಬಣ್ಣದ ಬೀಜವುಳ್ಳೆ ಅದರ 
ಕಾಯಿ; p ಗುಲಗಂಜಿಯಂತೆ ಈ ಬೀಜವನ್ನು ವಜ್ರ, ಚಿನ್ನ, 
ಬೆಳ್ಳಿಗಳನ್ನು ತೂಗಲು ಅಕ್ಕಸಾಲಿಗರು ಉಪಯೋಗಿಸುತ್ತಿದ್ದರು, 
ವಜ್ರವ ತೂಗುವುದು ಮಂಜಾ[ಣಣಂ: ಜ]ಡಿ ೧ಕ್ಕೆ ತೂಕಂ 
(ಶೃನಜಾ, ಅಮಂಂರ- ೦-೦೬ ಬೀಕು); ಓರಂತೆ ಬುಧರ್ಕಳಾಯೆನೆ ಸದಾ ಮೇಣ್‌ 
ಗುಂಜಿ 'ಮಂಜಾಡಿಗಳ್‌ ಸರಿಯಪ್ಪಂತೆಯನರ್ಫಮಪ್ಪ ಗುಣಿಯೊಳ್‌ 
(ಪಾಕು 3೭) ; ಮಂಜಾಡಿ ಇರವಂತಿಗೆ ವನಸಂಪಿಗೆ ಸಣ್ಣಮಲ್ಲಿಗೆ ಮೊಲ್ಲೆ 


0೪೨೩, 0೦೪-೪ 


ಮಂಜಾಣ 


ಪಾರಿಜಾತ - . . ಮೊದಲಾದ ಪುಷ್ಟಂಗಳಂ (ಕಾಕರು. 63-3), ಮಂಜಡ್ಮಿ: 
“ ಮಂಜತ್ತಿ, ಮಂಜಡಿ, ಆನೆಗುಲಗಂಜಿ” (4೩. ಬಿ; ಹವಳಕ್ಕೆ 
ಕಣಜುಗಟ್ಟಳಿ... ಧ್ರುವದಿಂ ಮಂ(ಜ)ಡಿ ವಜ್ರಕೆ (ಕೃತಶಾ- ಕುಂ: 
6-4-08). ಮಂಜಳ್ಳೆ : ಎನಿತು ಪಸುರೊಳ್‌ ತೆರಮದೆನಿತು ಮಂಜಳ 
ಕೆಂಪದೆನಿತು ನಾಲಗೆ ನುಡಿಯದಿರ್ಪ ಪೊಗರೆನಿತು ? (೫೦೨ರ. ೦೦೯-೨೩೦)- 

[ದೇ.॥ ತಮಿ ಮಣ್ಣುಟಿ; ಮಲ. ಮುಣಸ್ವಾಡಿ; ತುಳು, ಮಂಜೊಟ್ಟಿ, 
ಮಂಜೆಟ್ಟಿ, ಮಂಜೋಟಿ ; ತೆಲು. ಮಂಜಾಡ್ಕಿ ಮಂಜಳಿ] 

ಮಂಜಾಣ " ಮಂಜಾಳ ' ನೋ. 

'ಮಂಜಾಳ, ಮಂಜಾಣ (ನಾ) ೧. (ಉತ) ತಿಳಿಗೇಡಿತನ (?): 
ಛೇ ನಿಮ್ಮ ಮಂಜಾಳಾ ಹೋಗಲಿ! ಅದನ್ನು ನೀವು ಕೇಳಿಯೇ ತೀರಬೇಕು 
(ಸುರಕ್ಷ. ಊಟಿ; ಅಯ್ಯ! ನನ ಮಂಜಾಳ ಹೋಗಲಿ, ಮರೆತೇ ಬಿಟ್ಟೆದ್ದನಲ್ಲ 
(ಕಸಂ. 03) ; ಥೂ ನಿನ್ನ ಮಂಜಾಳ ಹೋಗಲಿ, ಹುಟ್ಟಿಸಿದ ದೇವರು 

ಇಲ್ಲ ಮೇಯಿಸತಾನೇನೋ ? (3ುಗು. 8): ಮಂಜಾಣ: ೨. 
ಮಬ್ಬು: ಮಸುಕು (?): ಈ ಮಲ್ಲಾಡದ ಪ್ರದೇಶದಲ್ಲಿ 


ಮಂಜಾಣಾದ ಅಡವಿಯು. ಹಬ್ಬಿರುತ್ತದೆ (ಕಣಗ ೫)- (21) 
ಮಂಜಿ (ನಾ). (ಕರಾ) ಉದ್ದವಾದ ದೋಣಿ: ಒಂದೇ 
ಒಂದು ಪಟಸ್ತಂಭವುಳ್ಳೆ ದೋಣಿ: ತಾನು ಮಂಜಯನ್ನೀರಿ 


ಹೊನ್ನಹಳ್ಳಿಗೆ ಪಯಣವನ್ನು ಕೈಗೊಂಡ (ಜುಶುಕ್ತ- 9): ದೀವಿಯಿಂದ 

ಮಂಜಿಗಳು ಬರಲಿಕ್ಕಾಯಿತು (ಕುರತು, ೪6); ಮಂಜಿಯೊಡೆದರೆ ಗುಂಜಿಗಿಂತ 

ಡೆಯೇ? (ಗಂ). "ಮಚವೆ' ಪರು. 

[ದೇ.॥ ತವಾ. ಮೇಣ; ಮಲ, ಮಸ್ತಿ: ತುಳು. ಮಂಜ] 

ಮಂಜಿ, (ನಾ). ೧. (ಕತ್ತಳಿ. ಬಾಳೆ ಮೊದಲಾದುವುಗಳ) ನಾರು : 

ನೂಲು: ಅಲರಿಂದೆ ಮಂಜಿ ಬಂದುಟಕ ತಿಲೆಗೇಜಿದ ತೆಜದೆ. (ಉದ್ಕರಿ. 

8-006), ೨. ನಾರಿನ ಗಿಡ ; ಸೆಣಬು : ಮಂಚಯ ಗೆಡ್ಡೆ, ಪಂಚಲವಣ, 

ಸದ್ಯಕ್ಷಾರ, ಯವಕ್ಷಾರ, ಇಂಗು . . . ಎಸಗದ ಬೇರು. ಇಷ್ಟನೂ 

ಮುಂಡುಗಳ್ಳಿಯ ಹಾಲಲ್ಲಿ ಮರ್ದಿಸಿ [OS 1 43೨) 

[ದೇ.॥ ತವಿಂಿ. ಮಣಕ್ತಿ ; ತುಳು. ಮಂಜಿ] 


ಮಂಜಿಗೆ 'ಮಂಚಿಗೆ' ನೊ 
ಮಂಜಿಟಿ 'ಮಂಜಿಟಿ' ನೊ 
ಮಂಜಿಟಿಗೆ "ಮಂಜಿಟ್ಟಿಗೆ" ನೋ. 


ಮಂಜಿಟೆ, ಮಂಜಟಿ, ಮಂಜಟ್ಟಿ, ಮಂಜಡ್ಮಿ. ಮಂಜತ್ತಿ. ಮಂಜಿಟಿ, 
ಮಂಜಿಟ್ಟೆ, ಮಂಜಿಪ್ಟೆ, ಮಂಜೂತಿ (ನಂ). ೧. (ಬಟ್ಟಗಳಿಗೆ 
ಹಾಕಲು ಗಾಢಡಾದ ಕೆಂಪುಬಣ್ಣವನ್ನು ತಯಾರಿಸಲು ಮತ್ತು 
ಔಷಧವ್ರಷ್ಯವಾಗಿ ಉಪಯೋಗಿಸುವ) ಒಂದು ಬಗೆಯ ಸಸ್ಯ: 
*'ಮಂಜಿವೆಯು ಮಂಜಿಷೆ” (ಮಂಗಂತ. 2-೬6); ಯಷ್ಟಿಮಧ:ಕಂ ಮಧು 
ಮಂಜಿಟೆ ತುಪ್ಪಮಿಂತಿವಂ ಕಲಸಿ ಹಯಕ್ಕೆ ಕೊಟ್ಟು (65೫. ೦೦-೨೪). 
ಮಂಜಟಿ : ೧. *'ಮುಂಜಿಟಿ (ಮಂಜಟಿ) ಐ ಮಂಜಿಷ್ಯಾ' (ಕೋ ೩೬). 
ಮಂಜಟ್ಟಿ : ೧. ಹುಣಿಸ್ಸಿ ಕಂಚವಾಳ್ಕ ಮಂಜಟ್ಟಿ ಗೌಳಿಗೆ 
(ತಮ್ಮತು, 346). ಮಂಜಡಿ, : ೧. ಮಂಜತ್ತಿ, ಮಂಜಡಿ, ಮಂಜಿಟ್ಟಿ, 
ಜೊಡ್ಡಗುಲಗಂಜಿ, ಆನೆಗುಲಗಂಜಿ (881. 4-೩9). ಮಂಜತ್ತಿ ; 0. 
“ ಮಂಜತ್ತಿ, ಮಂಜಡಿ, . . ಅನೆಗುಲಗಂಜಿ * ಡಂ, ೬). ಮಂಜಿಟಿ : 
೧. 'ಮಂಜಿಟಿ (ದುಂಜಟಿ) ಎ ದುಂಜಿಷ್ಮಾ" 
ಮಂಜಿಟ್ಟೆ ; ೧. ಮಂಜತ್ತಿ, ಮಂ 
ಆನೆಗುಲಗಂಜಿ (ವ್ಯಕಿಗ, ೩-೩೮). 
ಮಂಜಪ್ಟೆ' (೬46 0. 


ಮುಣಿಶಿಲೆಯಿವುಗಳಂ 


(ತಕೋ. ೩೨). 

» ಮಂಜಿಟ್ಟೆ, ದೊಡ್ಡಗುಲಗಂಜಿ, 
ಮಂಜಿಷ್ಟೆ : ೧. "'ರಕ್ತಾಂಗೀ- 
ಎಳ್ಳು ಅಮೃತವಳ್ಳಿಯೆಲೆಗಳ್ಳು 


ಸಿ 
ಅರದು (ಸಂರ. 54೬-೦). ೨. 


ಸ ಮಂಜಿಪ್ರೆ 
ನಂಜಿಷ್ಟೆ 


ನಸುಕೆಂಪು 


೬೮೧೪ 


[2 


ಮಂಜಿಮ 


ಬಣ್ಣದ ಮೂತ್ರ ಹೋಗುವ ಒಂದು ಬಗೆಯ ರೋಗ: 
ವರ್ಣದಾಗಿ ಹೋಗುವ ಮೂತ್ರವನ್ನು ಮಂಜಿಪ್ಟೆ ಎಂಬುವರು (ಕ್ಕ. 
9೩). ಮಂಜೂತಿ : ೧. ಮಜಜೂತಿ. (ಮಂಜಪ) ಎತ್ತರವಾಗಿ 
ಬೆಳೆಯುತ್ತದೆ . . . ಇದರಿಂದ ಕೆಂಪುಬಣ್ಣವಾಗುತ್ತದೆ (ಕಾಸೆ. ೪ಬಿ. 
[ವಪ್ರಾ. ಮಂಜಟ್ಕಾ ./ ಸಂ. ಮಂಜಷ್ಯಾ) 
ಮಂಜಿಟ್ಟಿಗೆ, ಮಂಚಟಿಕೆ. ಮಂಚಿಟಿಕೆ ಮಂಚಿಟಿಗೆ, ಮಂಜಿಟಿಗೆ, 
ಮಂಂಜಿಡಿಕ್ಕೆ. ಮಂಜಿಷ್ಟಿಗೆ (ನಾ). ೧.ಇವಂಂಜಿಟೆ ೧: ಮಂಜಡ್ಬಕ- 
ಮಂಜಿಟ್ಟಿಗೆ, ಮಂಜಿಟಿಗೆ (ಕರುವ. ೨1 ಶ್ರಜೋ). ಮಂಚಟಕೆ : ೧. 
ಮಂಜಿಷ್ಠಾ--ಮಂಚೆಟಿಕೆ'' (ಉತಟೀ. ೨-೨-೩೦ 6). ಮಂಚಿಟಿಕೆ : ೨. 
ಕೆಂಪುಬಣ್ಣದ ಸೀರೆ ಮೊದಲಾದ ವಸ್ತ್ರ; ಪೊಸತಹ ಮಂಂಿಟಿಕೆ 
ಗುಜ್ಜರಿ ದುಕೂಲಗಳ ಅಳವಡಿಸಿ... ಶ್ರೀಕೃಷ್ಣ ನೋಲಗಸಾಲೆ ರಂಜಿಸಿತು 
(ಊೋಗಡು. ೩-೩9): ಮಂಚಿಟಿಗೆ: ೨. ಕರದೆಸೆಪ ಕಾವಿ ಮಂಚಿ 
[೫೫೦ ಜ)ಟಿಗೆ ತೋಪುಗಳಿಂದೆ ಭರದೆ ಬಾಸಣಿಸೆಸೆವ ಬಲ್ಲಾಳದಟ್ಟಿ 
ಯೊಳಗುರುಮೋದದಿಂ ಬರ್ಪವರ್‌ ಕೆಲಬರ್‌ (608. 8-1-34); ಮಂಚಿ 
[೫೫ ಜಿ)ಟಿಗೆ ಪಲ್ಲಕ್ಕಿ ನಲ್ಲೂರ ತೆಳಗುವಿಯೆಂಬಾ ಸೀರೆಗಳಂ ಸತಿಯ 
ರೊಲೆಯೊಳುರುಪಿದರಾಗಳ" (ತ್ರಿಕು- 00-34), ಮಂಜಿಟಿಗೆ: ೧. 
ಮತ್ತಗಜಮಂ ಪಾಯ್ದು ಪೊಯ್ಕೆ ಪದನಬೀಗಳೊಳ್‌ ಪತ್ತಿ ಜಗುಟ್ಟ 
ನೆತ್ತರಿಂ ಮಹೀತಳಂ ಮಂಜಿಟಿಗೆಯ [ಕೆಂಬಣ್ಣಮಂ ಪ)ತ್ತಿದಂತುಗುತ್ತಿರೆ 
ಪೋದ ಕೇಸರಿಗಳ ಕೇಸಡಿದಜ್ಜೆಗಳುವುಂ (ಕುಸುಮಾ, ೦೪-೨೯ರ) ಅರಿಸಿನ 
* * » ಮುಂಜೆಟಿಗೆಯೊಂ , . . ಘೃತದಿಂದಮುಟ್ಟುದುವುನಂಜನಲೇಪನ ನಸ್ಯ 
ಪಾನದಿಂ ಪರಿಕಿಸೆ (£ರುರ. ಲಂ) ೨. ಪೊಸ ಪಸಗೆಯ ಮಂಜಿಟಿಗೆ 
[ಕಾಕಾಂ- ಕೆ)ಯ ಮಿಸುಗುವ ದೋರಿಯದ ಪಟಃಯ ಪುಲ್ಲಿಯ ಸೊಂಪಂ 
ಪಸರಿಸಿದೆ ಪಕ್ಕರಕ್ಕೆಗಳಿಸೆದಿರ್ದವು ತರದಿನೊಡ್ಡಿದೆರಡುಂ ಪಡೆಯೊಳ್‌ 
(ಉಣ. ೨೬೦). ಮಂಜಿಡಿಕೆ: ೨. ಚಿಃನದ ಬರಹದ ಸೀರೆ ೩ 
ಮಂಜಿಡಿಕೆ ಸೀರೆ ೨ (1923. 18-11, 11-4 1592). ಮಂಜಿಷ್ಟಿಗೆ : ೧. 
“ ಮಂಜಿಷ್ಠಾ. ವಿಸಾ, , : ಯೋಜನವಲ್ಲೇ--ಈ ೯ ಮಂಚಿಸ್ಟಿಗೆ” 
(230: 00) ; ವರದುಂಜಿದ್ದಿಗೆ ದೇವದಾರು ಮಧುಕಂ...ಸರಿ 
ಗೊಂಡಾಜ್ಮದೊಳೀಯೆ (£ಮರ. ೯-೬). [ಆಸ ಮಂಜಪ್ಮಕ ? ) 
ಮಂಜಿಟ್ಟೆ " ಮಂಜಿಟೆ ನೋ. 
ಮಂಜಿಡಿ (ಕ್ರಿ). ಮಂಜಿನಿಂದ ಮುಚ್ಚಿಕೊಂಡಿರು,-ಅವೃತವಾಗಿರು : 
ರಂಜಿಸುವ ಮೊಗ್ಗುಗಳು ಮಂಜಿಡಿದ ತುಟಿ ತೆರೆದು ನೋಡುತಿಹವು 
(ಕಂ: ೨೬-೨). [ಮಂಂಜ್ಞು 4 ಇಡಿ] 
ಮಂಜಿಡಿಕ್ಕೆ (ನಾ). ೧. ಮಂಜು ಕವಿಯುವುದು,-ಆವರಿಸುವುಮ್ಮ,- 
ನಂಬಿರುವುದು. ೨. (ಆಲಂ) ಮಂಕು ಕವಿಯಂವುದು ; ವಿವೇಕ 
ವಿಲ್ಲದಂತಾಗುವುದು : ಭಯರಸಗದ್ದುಗೆಯ ಮಂಜಿಡಿಕೆಮುನದವರಿದ್ದು 
ಫಲವೇನೆನುತ ಕೈ ಮಾಡಿದನು ಕಲಿಕರ್ಣ (೫೫. of-33). 
[ಮಂಜ್ಕು -- ಇಡಿಕೆ] 
ಮಂಜಿಡಿಕ್ಕೆ " ಮುಂಜಿಟ್ಟಿಗೆ ' ನೋ. 
ಮಂಜಿಪತ್ರೆ. ಮಂಜುಪತ್ರೆ (ನಾ). ಇ ಮಂಚಿಪತ್ರ : “ ಮಂಜಪರ್ಣಂ_ 
ಮಂಜಿಪತ್ಯೆ ” (೬49. 0೦೯). ಮಂಜುಪತ್ರೆ ; ಮಂಜುಪತ್ರೆಸೊಪ್ಪನ್ನು 
ಕುಟ್ಟಿ ಪಾವುರಸಮಂ ತೆಗೆದುಕೊಳ್ಳಲು ಶ್ಲೇಷ್ಮ, ಉದರಶೂಲೆ ಸಹ 
[5 ಸಂ. ಮಂಚಿಪತ್ರ ) 
ಮೆಂಜಿಮ (ನಾ). ಸೊಬಗು; ಸೊಗಸು; ಸೌಂದರ್ಯ; ಕಮಳ 
ದಳಾಯತೇಕ್ಷಣರುಚಿಪ್ರಸರಂ ಭಸಿತತ್ರಿಪುಂಡ್ರದುಂಜಿಮಯುತಪಾಲಮಾ 
ಲಲಿತಕುಂಡಳಮಂಡಿತಗಂಡಮಂಡಳಂ (ಉಕ: ೦-೬೪). 


ರಕ್ತ 


ಮಾಣು (ಸಕವೈ. ೨೦೭). 


[ಸಂ, ಮಂಜಿಮನ್‌] 


ಮಂಜಿರೆ 


ಮಂಜಿರ (ನಾ). ೧. ಒಂದು ಬಗೆಯ ಪದ್ಯಜಾತಿ: ಸರಸಮಂಜಿರ 
ವೆಂಟುಕಂದಂಗಳ್ಳೆನೊಳು ವಿರಚಿಸಿದ ಕೃತಿಯು ಮೂವತ್ತಾಟು (ಗುರುತಾ- 
03-8೬). ೨. [ಛಂದ] ಒಂದು ಬಗೆಯ ಛಂದಸ್ಸು. 

[ಆ ಪ್ರಾ. ಮಂಜೀರ./ ಸಂ. ಮಂಜೀರಾ] 
ಮಂಜಿಪ್ಟಿಗೆ * ಮಂಜಿಟ್ಟಿಗೆ' ನೋ. 
ಮಂಜಿಷ್ಟೆ "ಮಂಜಿಟೆ' ನೋ: 
ಮಂಜಿಪ್ಮ (ಗು). ೧. ಪ್ರ ಕ್ರೈಕಾಶಮಾನವಾದ ಕೆಂಬಣ್ಣದ; ಗಾಢ 
ವಾದ ಕೆಂಬಣ್ಣದ: ವಜ್ರಪಟ್ಟ ಮಂಜಿಷ್ಠಪಟ್ಟ ಕ್ರುಮವನು 
ಹೊಸದೇಸಿಕಾಅತನ ಮಿಗಲು ಗಳೆಗಳಲು ಜೋಡಿಸಿ (ಸಿರ್ಕರಾ. 5-೩೬)- 
(ನಾ). ೨. ಗಾಢವಾದ ಕೆಂಬಣ್ಣ ; ಪ್ರಕಾಶಮಾನವಾದ ಕೆಯಣ್ಣ : 


ಆತ್ಮನ ಇರವು ಶ್ವೇತವೋ ಹರಿತವೋ ಕಪೋತವೋ ಮಂಜಿಷ್ಮಪೋ 
ಕೃಷ್ಣವೋ (ಕೋನ. 6-45): ೩. ಎ ಮಂಜಿಟೆ ೧; * ಕಾಡುಬಳ್ಳಿ, 
ಸೋಮಲತೆ, ಸಿರಗತ್ತಿ, ಮಂಜಿಷ್ಮ . , . ಯೋಜನದಲ್ಲಿ (ಸ್ಮತಿ. ೦೦೪); 


ಸೋಮಲತೆ, ಮಂಜಿಷೃ, ಸಿರೆಗತ್ತಿ (ಮ್ಮ 80- ೬೬-೦೬೦), [ಸಂ.] 

ಮಂಜಿಷ್ಮಾರಾಗ (ನಾ). ೧- ಮಂಜಿಷ್ಠೆಯ ಬಣ್ಣ. ೨. ವಿಪ್ರಲಂಭ 
ಶೃಂಗಾರದ ಪೂರ್ವರಾಗದಲ್ಲಿರುವ ಮೂರು ವಿಧಗಳಲ್ಲಿ ಒಂದು; 
ಮೊದಲಿನಿಂದ ಕೊನೆಯವರೆಗೂ ಅತಿಶಯವಾಗಿಯೇ ಇರುವ 
ಪ್ರೀತಿ; ಶಾಶ್ವತವಾದ ಪ್ರೀತಿ. ' ನೀಲೀರಾಗ ` ಪರಾ. .] 

ಮಂಜಿಷ್ಠೆ (ನಾ)- ೧- ಇ. ಮುಂಜಿಟೆ ೧: * ಮಂಜಿಟೆಯು ಮಂಜಿಷ್ಯೆ ” 
(ಅಣ: 33-40). “ ರಕ್ತಯಷ್ಟಿ?, .ಮಂಜಿಷೈೆ 7. (ಓತಂ- 09) ; 
ಧಾತಕೀರುಸುಮು, ಲೋಧ್ರ , ಮಂಜಿಷ್ಠೆ, ಲಾಮಂಚ, ಶ್ರೀಗಂಧ ಇಷ್ಟನೂ 
ಸಮಾಂಕೆವಾಗಿ ನೀರಿಂದ ಅರೆದು ಮೈಗೆ ಲೇಪಿಸಲು ಸರಲಗ್ರಹಗಳು 
ಹರವಹವು (ಕ್ಮಠ್ಮಣ: 1: 08) ; ಮಂಜಿನ್ಮೆ ಕೋಲುಮುರುಕಿನ ಚಕ್ಕೇರಿ 


ಎ೬೬ ಕುರುಟಿಗೆಗಳನು ಪರಿಷರಿಸುವದು (ರ್ರಾಕ್ನಾತೂ: ಇಂ). ೨. 
ಮಂಜಿಷ್ಠೆಯ ಬಣ್ಣ ; ಕೆಂಪುಬಣ್ಣ ೭ ನಿಂದೇಹ ಸ್ವರ್ಣಚ್ಛಾಯೆ 28 


ಮಂಜಿಷ್ಠೈ ಬಾಯ್ದಿಡುವ ಪೆಣ್ಣೇನ . ತಂದವಳು . . - ಬೇಗದಿಗೆಯ 
ಮಾಡ ಹೇಳಿದಳು (ಕತತ: 004೩): ೩. ಕೆಂಪುಬಣ್ಣದ ಬಟ್ಟೆ: 
“ದಸರ ಗಬ್ಬುಳ ನೀಲಿಗಂಧ . . . ಮಂಜಿಸ್ಮೆ ದೇವಾಂಗಮೆಂದು 
ಪಟಭೇದಮಕ್ಕುಂ * (ಮುಂರಾ- ೦೦೦-36). [ಸಂ. ಮಂಜಿಷ್ಠಾ) 
ಮಂಜೀರ (ನಾ)- ೧. ಕಾಲಿಗೆ ಹಾಕಿಕೊಳ್ಳುವ ಆಭರಣ ; ನೂಪುರ : 
“ ಶಿಂಜಿನಿ ನೊಪುರಮಂದುಗೆ ಮಂಜೀರಂ ಹಂಸಕಂ (ಸ್ನೋ. 
tut); ಲಲನಾಮಂಜೀರನಾದಕ್ಕೆಳಸುವ ಕಳಹಂಸಂಗಳಂ ಕಂಡು (೧ವಂಳ: 
ಮಂಜೀಣೆದ್ದನಿಯುಂ ಸುಕಂಕಣರುಣತ್ಕಾರಂಗಳೆಂ - - - ಪೊಣ್ಮೆ 
(ಉತ: ಒಂ). ೨. ಕಡೆಗೋಲಿನ ಹಗ್ಗವನ್ನು ಕಟ್ಟುವ ಕಂಬ. 
[i] 

ಮಂಜೀರಕ (ನಾ). ಮಂಜೀರ ೧: ಸುರಗಣಿಕಾಗುಂಜನ್ಮಣಿರಶನುಮಣಿ 
ಮಂಜೀರಕ ಮಂಯುಸಿಂಜಿತಂ ರಂಜಿಸುಗುಂ (60ಫು. 6-06) ; ಪದದಿಂ 
ಮಂಜೀರಕರವಮೊಗೆಯೆ ಮಗಂ ಜಗುಟುತ್ತೇದೊ ತೊಟ್ಟೆಲಂ ಪಟ್ಟೊದೆವ 
(ಫ್ರತೃಶು- ೩-9). [Xo] 

ಮಂಜೀರಿಕೆ (ನಾ). ಇ ಮುಂಜೀರ ೧: ಏಂ ಕಜೆದುದೋ ಕರ್ಣಾಮೃತಾ 
ಸಾರಮಂ ವಿದಿಧಾತೋದ್ಯಲಯಾನುಗಂ ಸುರಸಶೀಮಂಜೀರಿಕಾಶಿಂಜಿತಂ 
(sone: ou): ನಂಜೀರಿಕಾಪುಂಜಮುಂಜುರಿಂಜಾನಮೊಡವು 
ವಿನಮೊದೆದ ಪದದೊಳ್‌ (ತಂಡ್ರಫ್ರ- ೦-0೦೬)- [ಸಂ. ಮಂಚೀರಿಕಾ) 
ಮಂಜು (ನಾ). ೧. ವಾಯುಮಂಡಲದಲ್ಲಿರುವ ನೀರಿನ ಕಣ, -ನೀರಿನ 
ಆವಿರೂಪ ; ಇಬ್ಬನಿ; ಕಾವಳ : ಸುರಚಾಪಂಬೋಲೆ ವಿದ್ಯುಲ್ಲತೆಗಳ 
ತೆಜಿವೋಲ್ಮಇಸ್ನುವೋಲ್ತೋಜ ಬೇಗಂ ಪಿರಿಗುಂ ಶ್ರೀರೂಪಲೀಲಾಧನವಿಭವ 


೬೮೧೫ 


ಮಂಜ್ಯು 


ಮಹಾರಾಶಿಗಳ್ನಿಲ್ಲವಾರ್ಗ್ಗಂ (ಎಕ. .11, 66-0; ಸು. 700): ಕಾಂಡಪಟ 
ದಂತಿರ್ಪನ್ನೆಗಂ ಮಾಡಿ ಮಂಜನಲಂಪಬ್ಯಅನೀಯೆ ಕೂಡುವೆಡೆಯೊಳ್‌ 
ಜ್ಞಾನಸ್ವೆರೂಪು ಮಹಾಮುಂನಿಪಂ ಹೆಟ್ಟಿದೆಂ (ಕುಕಳಾ-- 0-೬); ದೂರ್ತರ್‌ 
ಮಾರ್ತಾಂಡನಂ ಕಂಡ ಮುಂಜಿನುತೆ ಪರಿಯೆ (ಛರ್ಟನ್ಮು. ೨-೬೪). 
ವಿ. ತರಿಪು; ಶೈತ್ಯ: 'ಮಂಜುವೆಳಗ' ಪರಾ. ೩. ಮುಸುಕು; 
ಆಚ್ಛಾದನೆ ; ತೆರೆ: ಮುಂದೆ ರುಂಗಿಡುವ ನಂಜಿನ ಮ:ಜನುತ್ತರಿಸಿ 
ನಡೆದನು (ಸಿತ್ರರಾ- ೩-೪); ರಲ್ಪುರಕಿಂಜಲ್ಯಪರಾಗದಿಂ ಮಂಜು ಮಂಸಗೆ 
ಸಂಜೆಯಾಯ್ತೆಂದಂಜುವ ಚಕ್ರವಾಕಂಗಳಿಂ (6ಕಕು. ೪ ೩ನ). ೪. ವಾತಾ 
ವರಣದಲ್ಲಿರುವ ಘನೀಕೃತವಾದ ಆವಿಯ ಬಿಳಿಯ ಪಲ್ಲೈ- 
ಪದರ; ಹಿಮ: “ಪ್ರಾಳೇಯಂ, ಅವಶ್ಕಾಯೆಃ . . , ನೀಹಾರಃ--ಈ ೮. 
ಮಂಜು” (ತಣು. ೦೦೬-೨೪): 'ಮಂಜುವೆಟ್ಟ' ಪರಾ, ೫. (ದೃಷ್ಟಿಯ) 
ಮಬ್ಬು; ಮಂಸಕು: "ಮಂಜಾಗೆಣು' ಪರಾ. ೬, ವಿವೇಚನೆ 
ಯಿಲ್ಲದಿರುವಿಕೆ ; ಅಜ್ಜ್ಯಾಃ ನ ಬೌದ್ಧಿಕವಾದ ಜಡತೆ: ಮಾವ:ರದೊಳ 
ಗೊಂದು ಮಾಯದ ಮಂಜು ರವಿದರೆ ಹೂಮಿಡಿಫಲಂಗಳು ಉದುರ 
ವಿನ್ನೆಂತೋ ಮಂಜಿನ ರಸವನುಂಡು ಫಲ ನಿಮಿರ್ದು ಬೆಳೆದರೆ ಅ ಫಲವ 
ನಾನು ಮುಟ್ಟಿನು (66೭0: ಓ೩-೩೪೬)- 

ಮಂಜುಮಂಜು (ದ್ವಿ ರುಕ್ತಿ): ಅವರಿಗೆ ಕಣ್ಣು ಮಂಜುಮಂಜಾಗುತ್ತಿವೆ. 


ಯಂತೆ (649). ಮಂಜಾಗು- ೧. ಮಂಜಿನಿಂದ ಕೂಡು; ಮಂಜಂ 
ಉಂಟಾಗು : ಮಂಡಲ ಬರ್ಷಮಾಗಿ(ರೆ)ಕೊಂಡು ಮಂಜಾಗಿ ಕೊಂಡೊಡಂ 
» ೬ ಪೊಲ್ಲ ವಸುಧೆಯೊಳ್‌ (ಅಲ್ಲು. ೬೦). ಪಿ. ತಂಪಾಗು; 


ಶೀತಲವಾಗು : ವಿಶಸ್ವಿಸದಿಂ ಶಿವನೇ ಎಂದು ಜಪಿಸುತ್ತಿರ್ದಂಗೆ. , , 
ಬೆಂಕಿ ಮಂಜಾದಪುದು (ಕಕ್ಕ, ೩00), ೩. ಮಸಕಾಗು ; ಮಬ್ಬಾಗಂ : 
ಎಲ್ಲವೂ ಮಂಜಾಯಿತು (ಮುಕುಕು. 8) ; ನರ್ಶ ಹಾಕಿ ಹಾಕಿ ಮಂಜಾದ 
ಕಣ್ಣು (ಕು೫0, ೪). ಮಂಜಿನ ಗದ್ದೆ ಎ ಮಂಜುಗಡ್ಡೆ : ದಟ್ಟ ಮಂಜಿನ 
ಗಡ್ಡೆ ಹೆಪ್ಪುಗಟ್ಟಿರೆ (ಕೇ. 3-3). ಮಂಜಿನ ನೀರುಎ ಇಬ್ಬನಿಯ ಜಲ; 
ಮಂಜಿನ ನೀರನಕ್ಕಟ ನಂಬಿ ಬಿತ್ತುವೆನೆಂಬನುಂ ..- ಮರುಳನಲ್ಲನೇ 
(ಆೋಕ್ಸು. ೯-೨೨) ; ಮಳೆನೀರು ಬಿಟ್ಟು ಮಂಜಿನ ನೀರಿಗೆ ಕೈ ಒಡ್ಡಿದ 
ಹಾಗೆ (ಣರ). ಮಂಜಿನ ಪನಿಎ ಇಬ್ಬನಿಯ ಹನಿ; ಕಾವಳದ ಬಿಂದು: 
ಕುಳಿರ್ವ ಮಂಜಿನ ಪನಿಗಳಿಂ ಕಮಲಸಂಲಂ. . . ಸಲೆ ಕಿಡುವವೊಲ್‌ 
(ತೆಂತ್ರ- 6.5). ಮಂಜಿನ ಮಟ, ಮಂಜಿನ ಮಳೆಎ ಇಬ್ಬನಿಯಂ ಧಾರೆ.- 
ವೃಷ್ಟಿ: ಅಂತಿಸುವ ಚಾಪಧರನೀರದನಿಕರದ ಶರಾಸಾರಮಂ ಮಂಜನ 
ಮಬ್‌ಯನೆಹಿಮಕಿರಣನಾತ್ಮಕಿರಣಂಗಳಿಂ ಕಿಡಿಸುವಂತೆ (ಕಾಂತೆ. ೪-0೪ ವ; 
ಮುಸುಕಿದ ಮಂಜಿನ ಮಚಿಸಿಯೊಳ್‌ ನಸುದೋಟುವ' ಶೋಣಕಮಲ 
[ಯುಗದಂತೆ (ಕುಸುಕಾ- ೦೦-೩೦) ; ಮಂಜಿನ ಮಳೆಗೆ ಕುಲಗಿರಿ ಕರಗುವುದೆ 
(ಕುಪ್ಶಾರ್ರೋ, ೨-೩೪); ಕಾಲಾಗ್ನಿ ಮಂಜಿನ ಮಳೆಗೆ ಮೈದೆಗೆವುದೆ (ಕರಣ. 
೬). ಮಂಜಿನ ಸರಿ ಎ ಮಂಜಿನ ಮಟ್‌ ; ಅರಳಿದಂಬುಜವನಕೆ 
ಮಂಜಿನ ಸರಿಯ ಸುರಿವಂದದೆಲಿ (ಕುಣ. ೦೪-3೦). 
[ದೇ.॥ ತಮಿ. ಮಣ್ಣು; ಮಲ. ಮಣ್ಣು; ತುಳು. ಮಂಜು, 
ಮೈಂದ ; ಕೊಡ. ಮಂಜಿ ; ತೆಲು. ಮಂಚು] 
ಮಂಜ್ಯು (ಗು). ೧. ಚೆಲುವಾದ; ರಮಣೀಯವಾದ; ಮನೋಹರ 
ವಾದ : ಮಂಜು ಮಹಿಮಾಸ್ತದಂ ಚಾರುವೃತ್ತೆಂ ಕಲಾಪುಂಜಂ ಸದಾನ 
ಭೋಗಂ (ಕೈಬಳಾ. ೨೦-೬೨). 'ಮಂಜುಮ' ಹೋ. ೨. ಇಂಪಾದ; 
ಮಧುರವಾದ : ಸೊಗಯಿಸಿದುದು ಕಣ್ಗಳುಂಬಮೋರಂತೆಡೆಯಾಡುವ 
ಯುವತಿಜನದ ಮಂಜೀರಳಗುಂಜನ್ಮಂಜುನಿನದೆಂ (ಸುಕುನೂ: ೦೦-೪೯ ರಗ); 
ಕಳಕಾಂಚೀಮಂಜುಮಂಜೀರ£ವಳಯರವಂ ಪೊಣ್ಮೆ (ಇಗ ೨-೬6): (ನಂ). 
೩. ಸುಂದರವಾಗಿರುವುದು; ಸೊಗಸಾಗಿರುವುದು : “ಪ್ರಾಗ್ಮಂ, 


ಮಂಜ್ಕು 


ಪ್ರಾಗ್ರಹರಂ. , . ಮಂಜು. ಪ್ರಿಯಂ... ಪೇಶಲಂ. ಈ ೨೯ ಒಳ್ಳಿತು” 
(ಕಣಾಯು- ೦೦೪-೪); “ರಮನಂ ಶುಭಂ. . . ಮಂಜು. . . ಪ್ರವೇಕಮೆನೆ. 
ಸೌಮ್ಯಕ್ಕೆ  ನಾಮಮಕ್ಕುಂ ” (ಕುಂಗರಾ- ೦೨೬-೨) ; ಸನ್ನುತಚಂದ್ರ(ದ)ನಂ 
ದಿನಪನೀಕ್ಷಿಸೆ ಚಾರಿ ಕುಜಂ ನಿರೀಕ್ಷಿಸಲ್‌ ಬಿನ್ನಣಮೇನೋ ಶುಕ್ರ ಶೂ 
ನೋಡಿದನ(ರ)ಸ್ಟೊಡೆ ಮಂಜು. (ಟು. ೯-3). [ಸಂ.] 
ಮಂಜ್ಕು (ನಾ). ಒಂದು ಬಗೆಯ ಸಸ ನ ಅನಾನಸ, ಕರಡೀಕಣ್ಣಿನ ಗಿಡ, 
ಮಂಜು, ಈರುಳ್ಳಿ, ಬೆಳ್ಳುಳ್ಳಿ (ತನ್ಮುತು. 3೬6). 'ಮಂಜ್ಯಿ' ಪರಾ, [2] 
ಮಂಜುಗಡ್ಡೆ (ನಾ)- ಗಡ್ಡೆಗಟ್ಟಿದ ನೀರು; ಬರ್ಥ; ನೀರ್ಗಲ್ಲು; ನಮ್ಮ 
ಮನಸ್ಸನ್ನು ಸಾಗರದಲ್ಲಿ ತೇಲುವ ಮ: ಗಡ್ಡೆಗೆ ಹೋಲಿಸಬಹುದು. 
(ಶಿಕ್ಷರು ೬೪6) ; ಶೀತವಲಯಗಳಲ್ಲಿ ಮಳೆಗೆ ಬದಲಾಗಿ ಮಂಜುಗಡ್ಡೆಗಳು 
ಬೀಳುತ್ತವೆ (ಕೂಗೋಳ- ೦೬). [ಮಂಜ್ಕು 4- ಗಡ್ಡೆ] | 
ಮಂಜುಗಣ್ಣು (ನಾ). ೧. ಮಬ್ಬಾದ ಕಣ್ಣು; ಚೆನ್ನುಗಿ ಕುಣದಿರುವ 
ಕಣ್ಣು ; ಬೇರಂ ಕಕ್ಕೆಯ ಎಲೆಯ ರಸದಿಂದ ಹಚ್ಚಲು ಮಂಜುಗಣ್ಗು 
ಮಾಣ್ಗುಂ (ಏಿಕ್ಕಂ, ೦೬೫) ; ನೀರುಗಣ್ಣು ಕಾಚಗಣ್ಣು ಮಂಜುಗಣ್ಣು 
Cow. ue). 2. (ಆಲಂ) ವಿವೇಚನಾಶಕ್ತಿಯಿಲ್ಲದ ಬುದ್ಧಿ: 
ಹಿಂದಿನ ಮಂಜುಗಣ್ಣೆನಿಂದ, ಅಂಧಶ್ರದ್ಧೆಯಿಂದ ೬ ಸಮ್ಮ ಕನ್ನಡದ 
ಬಯಲಿಗೆ ತಿದ್ದಿಕೊಂಡ ಕಾಲುವೆಗಳನ್ನೇ ಮತ್ತೆ ನಾವು ಈಗ ತಿದ್ಧ ಬೇಕಾಗಿಲ್ಲ! 
(x: 20). [ಮಂಜು 4 ಕಣ್ಣು (ಆ ಕಣ್‌)] 
ಮಂಜುಗತ್ತಲು ' ಮಂಜುಗತ್ತಲೆ ` ನೋ. 
ಮಂಜುಗತ್ತಲೆ, ಮಂಜುಗತ್ತಲು (ನಾ). ೧. ಮಬ್ಬುಗತ್ತಲೆ 
ಮಸುಕಾದ ಕತ್ತಲೆ; ನಸುಗತ್ತಲೆ : ಹಗಲು ಮಃಸುಗಿತು ಮಂಜುಗತ್ತಲೆ 
ಗಗನದೊಳು... ಉದೆಯಾದ್ರಿಗೆ ತರಣಿ ಬಹ ಸಮಯದಲಿ ಪ್ರತಿಯಿನ 
ನುದಯಿಸಿದನು (0. ೬೦-೦). ಮಂಜುಗತ್ತಲು : -೨. ಹಿಮದಿಂದ! 
ಆವೃತವಾದ ಕತ್ತಲು ; ಮಂಜಿನಿಂದ ತುಂಬಿರುವ ಕತ್ತಲೆ : ತಂಗು 
ದಾಣದ ಮುಂಭಾಗದಲ್ಲಿ ನೇತುಹಾಕಿದ್ದ ದೀಪಗಳ ಬೆಳರು ಆ ಮಂಜು 
ಗತ್ತಲಲಯಿಯೂ ಬರಬರುತ್ತ ಸುಸ್ಪಪ್ಟವಾಯಿತು (ಕೈನರು- ೩೦೪)- 
[ಮಂಜ್ಯು 4 ಕತ್ತಲೈ (ಇ ₹ಟ್ವಲೆ)] 
ಮಂಜುಗಾಲ (ನಾ). ಮಂಜು ಸುರಿಯುವ ಕಾಲ; ಚಳಿಗಾಲ : “ ಇಕಿಲೆ 
ಹೈಮಂತು ಮಂಜುಗಾಲಂ ” (ತಳು, 66. [ಮಂಜು 4 ಕಾಲ) 
ಮಂಜುಗುಳಿ (ನಾ). ಹಿಮದಿಂದ ಕೂಡಿರುವ ಗಾಳಿ; ಆಸೆಯೊಂದು 
ಎಂದು ಮನದಿ ಪೊಳೆವುದಂದೆ ಮಂಜುಗಾಳಿ ಬೀಸಿ ಬಂದು ಬಂದ ಮೊಳ 
ಬೇರೆ ಕಿತ್ತು ಅಂದೆ ಅಂತೆ ತೂರಿಕೊಂಡು ಶೋಪುದೆತ್ತಿಲೊ (ಎ೩೧- 6-೩). 
[ ಮಂಜು 4 ಗುಳ್ಳಿ 


| 
| 
1 


ಮಾವನೇ ಶರಣ; 


ಶಶೆಣಸ: 


ಬಳಿಯಲ್ಲಿ ಪುಟ್ಟಿದೆ ಸಿರಿಯೆ ಸೋಮಕುಲ ಇಸ 
(ತನು. 30). [ಮಂಜು 4 ಗಿರಿ) 

ಮಂಜುಗೈಯ (ನಾ). ತಂಪುದ ಕಿರಣಗಳುಳ್ಳವನು ; ಚಂದ್ರ: 
“ ಜೊನ್ನೊಡಲಂ . , ,. ಮಂ ತಿಂಗಳ್‌ ಇ ಈ ೨೦ 


ಜುಗೈಯಂ . , , 
ಸ 


ಚಂದ್ರನ ಪೆಸರ್‌ ” (433. 96-24); “ ಚಳಗದಿರಂ . , ಐಕಿಲ್ವೆಳಗಂ 
ತಣ್ಣದಿರ ಮಂಜುಗೈಯಂ ಚಂದ್ರಂ " (೪0೪. 9೩). 
[ಮಂಜು 4 ಕೈ (ಆಕೆಯ) 4 ಎಲ್ಲ] 
ಮಂಜುಘೋಪ (ನಾ) ಇಂಪಾದ ಶಬ್ದ; ಮಂಜುಘೋಷಮಂ ಬೀಳುವ 
ಸಿಂಜಿನೀಪಳಯಕಾಂಚಿಗಳೆಯವೌಂದದೊಂದು  ಚಿಲ್ವೇಟರೆ ಭೋಗಿ 


ಭಾವಮಿನಿಯರಾ ಮಡುವಿಂ ಪೊಣಮಟ್ಟರಬಿಕ್ತಿಯಿಂ (ಆಗ. ೩-೦೦೨). [ಸಂ.] 
ಮಂಜುಘೋಷೆ (ನಾ). ೧. ಇಂಪಾದ ಧ್ವನಿಯುಳ್ಳವಳು. ೨. ಒಬ್ಬ 
ಅಪ್ಸರೆಯ ಹೆಸರು; ಫೃತಾಜೀ, ಮೇನಕಾ . . , ಮಂಜುಘೋ, 


೬೮೧೬ 


19 


ಇವರು ಮೊದಲಾದವರ ಅಚ್ಚರಸಿಯರ (ಹಯನು. ೧3: 66) ; 
೬. ಮಂಜುಘೋಪೆಯೆಂಬೀ ನೆಗಟ್ಟ ಗ್ಗದಚ್ಚರಿಯ: 
ನಿಜನಟನೈಕದೇಶಮೆ ತಜುಂಬಿಡುದು (ಕಷ್ಟಶು. ೨-೬೭) - 
[ ಸಂ.ಮಂಜುಘೋಷಾ; 

ಮಂಜುಪತ್ರೆ ' ಮಂಜಿಪತ್ರೆ ' ನೋ. 

ಮಂಜುಬೆಟ್ಟ " ಮಂಜುವೆಟ್ಟ ' ನೋ, 

ಮಂಜುಭಾಷಿಣಿ (ನಾ). ೧. ಇಂಪಾಗಿ ಮಾತನಾಡುವವಳು; ಚೆನ್ನಾಗಿ 
ಮಾತನಾಡುವವಳು. ೨. [ಛಂದ] ಒಂದು ವೃತ್ತದ ಹೆಸರು; ಪ್ರತಿ 
ಸಾಲಿನಲ್ಲೂ ಹದಿಮೂರಂ ಅಕ್ಷರಗಳಿರುವ ಅತಿಜಗತಿಛಂದಸ್ಸಿಗೆ 
ಸೇರಿದ ಸಮವೃತ್ತ ; ಇರೆ ಮಂಜುಭಾಷಿಣಿ ಸಜಂಸಜಂಗಮುಂ 
(ನಿಂ 3)- [ ಸೆಂ. ಮಂಜುಭಾಷಿಣೀ ] 

ಮಂಜುದು (ಗು). ಸುಂದರವಾದ ; ರಮಣೀಯವಾದ : ಮಂಜುಮ 
ಹಿಮಾಸ್ಟದಂ ಚಾರುವೃತ್ತಂ ಕಲಾಪುಂಜಂ (ತೈಂರಾ- ೨೪-೬೨); ಮಂಜಿ 
ನೊರ್ಲ ಪಸರಿಸಿದ ಮುಗಿಲ ತೇರಿಂದೊಂದು ಮೂಡಿದುದು ಮಂಜುವಂ 
ಸ್ತ್ರೀಮೂರ್ತಿ (ಕ್ರೀಂವಸಿ ೨0೫-೩00). [ಸಂ, ಎಮನ್‌] 


ಮೇನಕೆ 


ಚ್ಚರಿಯಪ್ಪ ವಿಳುಸಮಂ 


-|ಮೆಂಜುಲ, ಮಂಜುಳ (ಗು). ೧. ಮನೋಹರವಾದ: ಸೊಬಗಿ 


ನಿಂದ ಕೂಡಿದ ; ರಮಣೀಯವಾದ ; ಮಂಜುಲವೇಣೀರಮಣೀಯೆ 
ವಿಮುಲಶ್ರೀಮಜ್ಜನಸ್ಮಾನೆ ಕಣ್ಣೊಳಿಕುಂ ಮಾನಿನಿ ಸೀತೆ ಪೋಲ್ತು 
ಭುವನಪ್ರ ಖ್ಯಾತೆಯಂ ಸೀತೆಯಂ (ತೃಶ್ಯಪು- ೨-4); ಕಂಜಜುಂಧವನಸ್ಸಮಿಸೆ 
ಪಡುವಣವೆಣ್ಣು ಮುಂ ಚೇತನಗುಂದಿ ತನ್ನ" ಮಂಜುಲ ಬಾಯ ತಂಬುಲ 
ವುಗುಳ್ಳಂತೆ ಸಂಜೆಗೆ: 
ಮಧುರವಾದ: 
೪. ನೀರಿನ ಬು 


ಂಪೆಸೆದಿರ್ದುದಾಗ (ಫೋಶತ- ೦೩-೪): ೨. ಇಂಪಾದ ) 


ಸವಿಯಾದ. (ನಾ): ೩. ಚಿತ್ರವರ್ಣ; ಶಬಲನರ್ಣ. 

ನ. ಊಟೆ. ೫. ಲತಾಗೃಹ; ಬಳ್ಳಿಮಾಡ. 
೬. ನೀರುಕೋಳಿ. ಮಂಜುಳೆ: ೧. * ಮಂಜುಳವೆಳಗ ' ಪರಾ. 
ಪಿ. ಶುಕತತಿ ಮಂಜುಳಾರಾಪಂ ಪ್ರಕಟಿಸೆ ಪರ್ಬುಗೊಂಡು 
ಸುಟ್‌ದಾಡುವುದಲ್ಲಿಯ ಕೆಯ್ತೊಲಂಗಳೊಳ್‌ (480. 3-6) ; ಮತ್ತಾರ 
ಮಂಜುಳೆಮಧುರಠಂತದ ವಿಪಂಚಿಕಾನಾದಮಂ ಸದಿಸವಿದು ಕಿವಿ ತಣಿಯವೋ 
ಅದನ್ನಾಲಿಪನ್ನೆಗಮುಣಂ ಶಾಂತಿಯಿಲ್ಲೆಸಗೆ ಟ್ರೀಣಮಾ- 
೭. ಮನೋಹರವಾದದು : “ ಪ್ರಾಗ್ರ್ಯಂ , .. ಮಂಜುಳಂ, ಹೃದ್ಯಂ, 
ಹಾರಿ, ಮನೋಹರಂ . . , ಪೇಶಲಂ--ಈ ೨೯ ಒಳ್ಳಿತು* (ಕಲಮ. 
00%-೪) ; ದೃಗುಮನೋಮಂಜುಳದ ಕಂಜಾಳಿಗಳ ಕಡುಪರಿಮಳದ ಪಸರದ 
ಸೊಗಸು ತೀವಿತಂ (ಕುಠ್ಮಾ 6. ೨೩-0೩); ಬಹುಮ್ಮಗ; 


0೬೦-೨೬೩), 


ಮನೋಹರಂ, ಬಹುಪಕ್ಷ 
೨೪೦ (ಶ್ರೀರಾಮಾ. ೦೯೩-೪೩೪). [ಸಂ.] 
ಮಂಜುಲಾಸ್ಯ (ನಾ). ೧. ಚೆಲುವಾದ ಮುಖ; ಸುಂದರವದನ. ೨, 
ರಮಣೀಯವಾದ ನಾಟಿ. ೧. ೨: ಆ ತರುಣಿ, , . ನರ್ತಕಿಯಂತೆ 
ಮಂಜುಲಾಸ್ಯಮನೋಹ್ಞೆಯುಂ (ಉಕ: ೭-೬೦ ವ. 
[ಸಂ, ( ಮಂಜುಲ + ಆಸ್ಕ ; ಮಂಜು + ಲಾಸ್ಯ) ] 
ಮಂಜುವೆಟ್ಟ, ಮಂಜುಬೆಟ್ಟ, ಮಂಜುವೆಟ್ಟು (ನಂ). ಮಂಜು ವ: 
ರುವ ಪರ್ವತ ; ಕೈಲುಸ ; ಈಗಳ್‌ ಸಿವನೆಂಬ ದುಟ್ಟಗೊರವಂ ಮಂಜು 
ವೆಟ್ಟಮಂ ಗೊಟ್ಟಂದಾಡಿ ಕಿತ್ತಡಿಗೆಳಂ ಮರುಳ್ವೆಡೆಗಳಂ ಕೂಡಿಕೊಂಡು 
- ಮೆಯ್ಯಜ್‌ಯದಿರ್ಪಂ (ಕೈಣ, 0೩) ; ನೀಜಿ ನಿನಗೆ ಸೋತು 
ವಿರಹದು। ತಾಳಲುಜದೆ ಮಂಜುವೆಟ್ಟವನು ಏಜ:ದನಾ ನಳಕೂಬರನು 
(10೫5. ೨-೬೨). ಮಂಜುಬೆಟ್ಟಿ : ಮಂಜುಬೆಟ್ಟವನು ಮಾಟು, ಹಂಸ 
ದ್ವಾರದನು ದಾಟು ಓಡು (ಮೀಠಿವೂ ೦೩-೭). ಮಂಜುವೆಟ್ಟು : 
ತಾವರೆಯೆಂದು ತೋಜಯರದು ಪೊಸಸುಗ್ಗಿಯೆಂದುಸಿರಬಾರದು ತನ್ನಯ 


ರಿಯ 


ಮಂಜುವೆಟ್ಟಿಕೊಳ್‌ (10೫. ೦೭). [ಮಂಜ್ಸು + ಬೆಟ್ಟ] 


ಮೆಂಜುವೆಟ್ಟು, 


ಮಂಜುವೆಟ್ಟು " ಮಂಜುವೆಟ್ಟ " ನೋ. 
ಮಂಜುವೆಳೆಗ (ನಾ). ತಂಪಾದ ಕಾಂತಿಯಂಳ್ಳವನು; ಚಂದ್ರ: 
“ಮಂಜುವೆಳಗನು ಬೆಳ್ಳ ದಿರನೈಕಿಲ್ವೆಳಗೆ ಚಂದಿರನು . - . ಕತ್ತಲೆವಣಿಯ 
ಶಶಿಯ ನಾಮಂ” (ಕಕ್ಕೆ. ೫): [ಮಂಜ್ಮು -- ಬೆಳಗು + -ಅ,] 
ಮಂಜುಸಿಂಜಿತ (ನಾ). ಇಂಪಾದ ಶಬ್ದ ; ಮಧುರವಾದ ನಾದ : 
ಲಂಜಿಕೆಯರ ಗುಂಜನ್ಮಣಿಮಂಜೀರಕ ಮಂಜುಸಿಂಜಿತಂ ರಂಜಸಿತೊ (684. 
೫-೪೨)- [ಸಂ.] 
ಮಂಜುಹುಲ್ಲು (ನಾ). ಒಂದು ಬಗೆಯಂ ಹುಲ್ಲು : ಮಂಜುಹುಲ್ಲು, 
ತಪ್ಪರಿಕೆಹುಲ್ಲು (ನ್ನು8೧- ೦೪-೨೪). [ಮಂಜು 4- ಹುಲ್ಲು ( -ಪುಂ್‌)] 
ಮಂಜುಳ "ಮಂಜುಲ ' ನೋ. 
ಮಂಜುಳತೆ (ನಾ). ಸೊಗಸು ; ಸೊಬಗು : 'ಮಂಜುಳತೆವಡೆ` ಪರಾ. 
[ಸಂ. ಮಂಜುಲತಾ] 
ಮಂಜುಳತೆವಡೆ (ಕ್ರಿ). ಸೊಗಸಾಗು ; ಮನೋಹರವಾಗು : ನಿಳಯ 
ನಿಳಯದೊಳು ಮಂಜುಳತೆವಡೆದು ದೀಪಾಳಿ . , . ಸಾಲ್ವಿಡಿದೊಪ್ಪುತೆ 
(ರಥ. 0೭-೦೭). [ಮಂಜುಳತೆ 4 ಪಡೆ] 
ಮಂಜುಳವೆಳಗ (ನಾ). ಮನೋಹರವಾದ ಬೆಳಕುಳ್ಳವನು ; 
“ಮಂಜುಳವೆಳಗನೆನೆ ಶಶಿ” (ಕಣ. 64). 
[ಮಂಜುಳ ( ಇ ಮಂಜುಲ) 4 ಬೆಳಗು + -ಅ್ಯ] 
ಮಂಜುಳಿ (ನಾ). ವಿಧವಿಧವಾದ ಬಣ್ಣ ; ಚಿತ್ರವರ್ಣ: ಹಸುರು 
ನಸುಹುರುಮಂಜಿ ಮಂಜುಳಿ ಮಸುತ ಗೌರವ ಮತ್ತ್ಯಮಾದವಿ ಮುಸುಲ 
ಮಲ್ಲಿಗೆ ಕದಡುಚುಕ್ಕೆಗ ಚಿತ್ರಹೇಮಲತೆ ಮಿಸುನಿಚಂಪಕ ನೀಲಪಂಕಜ 
ಶಶಕಮಂಜರಿ ಹಲವು ವಿಲಸಿತ ಕುರಲವರ್ನದ ರಾಜಮ್ಮಗತತಿ ಕಾಣ 
ಲಾಯ್ತ್ತ್ತಿ (0೫: ೩೬೧೩) 
(ಸಂ. 
ಮಂಜೂತಿ ' ಮಂಜಿಟೆ" ನೋ. 
ಮಂಜೂರ್‌ "ಮಂಂಜೂರು' ನೋ: 


ಚಂದ್ರ: 


, | ತೆಲು, ಮಂಜಿಡಿ] 


ಮಂಜೂರಾತಿ (ನಾ). ಒಪ್ಪಿಗೆ; ಅಂಗೀಕಾರ ; ಅನುಮೋದನೆ ; 
ಅನುಮತಿ ; ರೆವಿನ್ಯೂಕಮಾಷನವರ ಮಂಜೂರಾತಿಯಿಲ್ಲದೆ ಪಾವತಿ 


ಮಾಡಲ್ಪಡಕೂಡದು. (ಗ್ರಾಕೂಕ. ೭) ; ೫೦೦ ರೂಪಾಯಿಗೆ ಮಾರಿದ 
ಕಂಟೆಂಜನ್ನಿಮೊಬಲಗನ್ನು ಮಂಜೂರಾತಿ ಮಾಡುವ ಹಕ್ಕು ನನ್ನ 


ಪ್ರಿನ್ಸಿಪಾಲಿಗೂ ಇಲ್ಲ (ಜಸುಕೊ, ೨೨೭). [ಆ ಮಂಜೂರು] 
ಮಂಜೂರಿ (ನಾ). ಇ ಮಂಜೂರಾತಿ ; ಇದಕ್ಕೆ ಸುಬ್ಬೂನ ಮಂಜೂರಿ 
ಇದೆ (ರುಣ. 380). [ಆ ಹಿಂ. ಮರಾ. ಮಂಜೂರೀ] 
ಮಂಜೂರು, ಮಂಜೂರ್‌ (ನಾ). ಇ ಮಂಜೂರಾತಿ: ಅವುಗಳನ್ನು 
ಮಂಜೂರು ಅಥವಾ ತಿದ್ದುಪಡಿ ಮಾಡಿ ಅವರ ಡಿಕ್ರಿಗಳನ್ನು ನೋಡಿ 
ಅವುಗಳಿಗೆ ತಮ್ಮ ಮೊಹರು ಮಾಡುತ್ತಿದ್ದರು (ಣನ: ೫. ೪4) 
ಮಂಜೂರ್‌: ವೈಸರಾಯಿ ವ ಗವರ್ನಲ್‌ಜನಶಲ್‌ಯವರಿಂದ ಮಂಜೂರ್‌ 
ಮಾಡಲ್ಪಟ್ಟು (ಗ್ರಾರಾಕ. ೪ ಬೀಳೆ). 
ಮಂಜೂರುಮಾಡು - ಒಪ್ಪಿಗೆ ಕೊಡು; ಅನುಮೋದಿಸು ; 
ಕೃಷ್ಣರಂಜವಡೆಯರವರು ದಯಮಾಡಿ ಮಂಜೂರುಮಾಡಿರುವ ಕಳಶದ 
೬ ೬.೬ ಪ್ರತಿಷ್ಠೆ ಮಾಡಿರುತ್ತಾರೆ. (ನ್ಮ, ೦೩೪, ೨೩-3 ; 2899) ; ಈ 
ರಾಜೀನಾಮೆಯನನ್ನಿ ಮಂಜೂರುಮಾಡಬೇಕು (60ಗರೋ. ೬೦). 
[ ಅರ. ಹಿಂ, ಮರಾ. ಮಂಜೂರ್‌ ] 
ಮಂಜೂಷ (ನಾ). ೧. ಪೆಟ್ಟಿಗೆ ; ಸಂದೂಕ ಟಾ, ಮಂಜೂಷ 
—ಈ ೨ ಪೆಟ್ಟಿಯಂ'' (ತರಯ: 83-08೭) ; ಅಮರೇಂದ್ರೋತ್ತುಂಗ 
ಮಾತಂಗದ ಬಿದುವಿನ ಮುಕ್ತಾಳಿಯಿಂದಾದ. ಮಂಜೂಷಮಿದು. 


೬೮೧೭ 


10 


ಮಂಟಪ 


(ಊಟ. ೬-೨೮). ೨. ಊರು; ಪಟ್ಟಣ. ೩. ಬಿದಿರಿನ ಬುಟ್ಟಿ ; 
ಮಂಕರಿ. ೪. ಶಿಲೆ; ಕಲ್ಲು. [ ಸಂ, ಮಂಜೂಷಾ ] 

ಮಂಜೂಪಿಕೆ (ನಾ). ಇ ಮಂಜೂಷ ೧: ಭೂಮಿಗೃಹಪ್ರವೇಶಮಂಜೂ 
ಹಿಕಾ[ಉಣಂ. ಮಂಜೂಷಿ] ಜಯಾ[ಣ೩೦. ಲಾ]ವಗಾಹಾದಿ ರಕ್ಷೋಪಃ 
ಯಂಗಳೆನೇಕಂಗಳಂ' ಮಂತ್ರಿಗಣಂ ನುಡಿದು ತೋಣಕೆ (ಫು. ೩-೨3 ನ). 

[ ಸಂ. ಮಂಜೂಪಿಕಾ ] 

ಮಂಜೂಷೆ (ನಾ). ೧. ಎ ಮಂಜೂಷ ೧: “ಪಿಟಕಃ, ಪೇಟಕಃ, ೨ ಪೆಟಾರಿಗೆ 
ಹೆಸರುಗಳು, ಪೇಟಾ. ಮಂಜೂಷಾ ೨ ಮಂದಾಸನದ ಹೆಸರು ಈ ೪ 
ಪರ್ಯಾಯಪದಗಳೆಂದು ಕೆಲವರು, ಪೆಟ್ಟಿಗೆ, ಗೌಸಣಿಗೆ” (ಸರ್ಗಾಂತಿ, ೩೦೩). 
೨. ದೇವತಾವಿಗ್ರಹಗಳನ್ನಿಡುವ ಮರ ಅಥವಾ ಲೋಹದ 
ಮಂಟಪ; ಮಂದಾಸನ ; `“ಪೇಟಿ, ಮಂಜೂಷಾ _ ೨ ಮಂದಾಸನದ 
ಹೆಸರು” (ಸಿಡ್ಯಾಂತಿ. ೩೦೩). [ಸಂ. ಮಂಜೂಷಾ) 

ಮಂಟಕೆ " ಮೆಂಟಿಕೆ' ನೋ: 

ಮಂಟಗೆ ` ಮೆಂಟಿಕೆ' ನೋ. 

ಮಂಟಪ, ವಂಂಟಮೆ, ಮಂಟಯ, ದುಂಟೆಯ, ಮಂಠೆಯ. ಮಂಡವ 
(ನಾ)- ೧. (ಹೆದ್ದಾರಿ, ನದೀತೀರ ಮೊದಲಾದ ಕಡೆಗಳಲ್ಲಿ ಜನರ 
ಉಪಯೋಗಕ್ಕಾಗಿ ನಿರ್ಮಿಸುತ್ತಿದ್ದ) ಸಮತಲವಾದ ಚಾವಣಿ 
ಯುಳ್ಳ, ಬಾಗಿಲಿಲ್ಲದ ಚಪ್ಪರದಾಕಾರದ ಕಲ್ಲಿನ ಕಟ್ಟದ : ಮಂಟಪ 
ದಲ್ಲಿ ಕುಳಿತರೂ ಕಂಟಕ ಬಿಡಲಿಲ್ಲ (ಣರ). ೨. ದೇವಾಲಯಗಳಲ್ಲಿ 
ಉತ್ಸವಮೂರ್ತಿಯನ್ನು ಕೂರಿಸಿ ಮಾಡುವ ಸಮಾರಂಭಗಳಿಗಾಗಿ 
ಕಟ್ಟಿರುವ ಕಟ್ಟಡ : ಅಪ್ರತಿಮಂಗಳಪ್ಪ ರೂವಾರದಿನಾರುಮಂ ಬಗೆ 
ಗೊಳಲ್‌ ಪರಿಶೋಭಿಪ ಮಂಟಪಂಗಳಿಂ . , . ಜಿನೆರುಜಗೃಹಂಗಳೊ 
ಪ್ರುಗುಂ (ಸುಕುಶಾ- ೯-86). ೩. ಅರಮನೆ: ರಾಜಭವನ ಮುಂತಾದ 
ಕಡೆಗಳಲ್ಲಿ ದರ್ಬಾರು ಮೊದಲುದ ಸಮಾರಂಭಗಳನ್ನು ನಡೆಸಲು 
ನಿರ್ಮಿಸುತ್ತಿದ್ದ ಸಭಾಸ್ಕಾನ; ಓಲಗಶಾಲೆ ; “ಜನಾಶ್ರಯಂ 
ಮಂಟಪಾಖ್ಯ್ಕಿಂ`' (ಮಂಗಳ ೫೬-೬); ನೆಗೆವಗರುಧೂಪಧೂಮದೊಳಮೆ 
ಸೆವಾಸ್ಟ್ರಾನಮಂಟಪದೊಳ್‌ ಸಮುಚಿತಾಮೂಶ್ಯರಾಜಪುತ್ರಮಿತ್ರಸಮನ್ಸಿತಂ 
ಬಂದು ಪುಗುವಲ್ಲಿ (ಉರಂಕೂ. ೩೯); ಅಚಲಸಿಂಹಾಸನವನಿಕ್ಕಿ ನಿಶ್ಚಲ 
ಮಂಟಪದ್‌ಸಂಚದೋವರಿಯೊಳಗೆ ರುಚಿಗಳೆಲ್ಲವ ನಿಲ್ಲಿಸಿ (ಅರಕು. ೪೬-೦೯೬) ; 
ಸಿಂಗರಿಸಿದ ರಭುಲ್ಲಿಪಟ್ಟೆ ಪೂಮಾಲೆ ಬೆಡಂಗದ ಮಂಟಪದಲ್ಲಿ ಶೃಂಗಾರವನ 
ದೆೊಳು ಮೆಖ್‌ವ ವಸಂತರಾಜಂಗೆಣೆಯಾದನಾ ಸೊಬಗ (668. ೦-3) 
* ಅನುಭವಮಂಟಪ ಪರಾ. ೪. ನ್ಯಾಯದ ಕಟ್ಟೆ, --ಚಾವ! 
ನಡೆಯಿ ಪೊನ್ನಾಂಬಲದ ಹಿರಿಯರಿಹ ಮಂಟಪಕೆ (ರುರ. ರೇ. 0-೦), 
೫. ಮದುವೆ. ಪೂಜೆ, ಯಾಗ, ಸಮ್ಮೇಳನ ಮೊದಲಾದ ಸಂದರ್ಭ 
ಗಳಲ್ಲಿ ಹೆಚ್ಚು ಜನರು ಕುಳಿತುಕೊಳ್ಳಲು ಅನುಕೂಲವಾಗುವಂತೆ 
ನಿರ್ಮಿಸುವ ಚಪ್ಪರ : ಮಂಗಳಲಕ್ಷ್ಮಿ ' ತೊಟ್ಟಲಂಕಾರನಿಕಾಯದಂತಿರೆ 
ಮನೋಹರಮಾಮಯ್ಟು ವಿವಾಹಮಂಟಪಂ (170: 00-೭೭): ಮಾಡಿದಾ 
ಕ್ಷಣ ಮಂಟಪಂಗಳ ರೂಢಿಯಲಿ ಕೈಗಟ್ಟಿಕೊಂಡರು ನೀಡಿದರು ವೀಳೆಯವ . 


(10೮8: ೨೫-೬೩೩). ಮಂಟಮೆ : ೧. 'ಅಅಿಮಂಟಮೆ' ಪರಾ. ೬. 
“ಮನೆಯ ಪಕ್ಕದಲ್ಲಿ ಕಟ್ಟಿರುವ ಸಣ್ಣವನೆ” (೬೫). 
ಮಂಟಯ : ೫. ಅಂತು ಬಂದಾ ಪಾರ್ವರ ಮಂಟಯದೊಳ್‌ 


ಕುಳ್ಳಿರ್ಪದಾ ಸಮಯದೊಳ್‌ ಇಂದ್ರದತ್ತನೆಂಬ ವೃದ್ಧವೈಶ್ಯನೋರ್ವಂ 

- ಆ ಮಂಟಯಕ್ಕೆ ಬರ್ಪದುಂ (ಫ್ಯಣೃತ್ರ- ೩-೯ 5). ಮಂಟೆಯ: 
೧. ಎಂಟುಕಾಲ ಮಂಟೆಯ ಟೆಂಟೆಣಿಸಿ ನಿಂದುವೈದು ಕಂಭ (ಮೋನಾ. 
೨೫9-60೫); ಮಟ ಮಂಟೆಯ ದೇಗುಲ ನಿನಗೆಂದು ದಿಟದಿಂದೆನಗಿತ್ತೆಯೊ 
ನೀನಿಂದಂ (ಹತಳಾ, ೦೨-೩೦ ರಗಳ) ; ತೀನಿ ಕೆರಳ್ಹ ಡಂಗವನು ಬೂದಿಯ 


ಮಂಟಬೆಕ್ಕು 


ಮೇಲೆ ಪೊರಳ್ಳಿಕೊಂಡುದಾ ಶ್ವಾನನು ಮಂಟೆಯಕ್ಕೆ ನಡೆತಂದು ನರಳ್ವನ 
ಮೆಟ್ಟಲು (ನನ್ನತ. 3-6೬). ಮಂಠೆಯ: ೧. ಕೇತಾರಗುರುಗಳುಂ 
ಸಂದ ಹಾವಿನಹಾಳ ಕಲ್ಲಿದೇವಂಗಳುಂ ಬಂದೊಂದುದಿನವಿರುಳು ಹೊತ್ತು 
ಹೋಗದೆ ಕುಳ್ಳಿರ್ದ ಮಂಠೆಯಂ ಮುಂದಿಯೊಳಗ್ಗೆ, , . ಮನವುಕ್ಕಿ ಸುಜನ 

ರ್ಪಂ ಪೊಗಳ್ಹಡೆ (ಸಿದ್ದರಾ: ೬-೨): ಮಹಾವ್ಯಾಳಂ. . , ಚವುಬಾರದ 
ಮಂಠೆಯದೊಳು ಕುಳ್ಳಿರ್ಪುದುಂ (ಕೃಕ್ಕಾಸ್ಟ್ರ- ೩-೭ 5). ವಿ. ಜೂಜಿನ 
ಕಟ್ಟೆ: ಜೂಜಿನ ಚಾವಡಿ: ನಾಗನೀಕನಾನಾಜನಮಂದು ಪೆಂಪೆಸೆವ 
ಮಂಠೆಯದೊಳ್‌  ನೆರೆದುತ್ಸವಂ ಮಿಗಲ್‌ ಜೂಜುಗಳಂ ಸಮಗ್ರ 
ಮೆನಲಾಡುತಿರಲ್‌ ಪದೆದಲ್ಲಿಗೆಯ್ದಿದೆಂ (ಬಳಕು. 6- ಮಂಡವ : ೫. 
ದಿವಸಾಧಿಪ ಶ್ರೀರಂಗಧಾಮನ ರಥೋತ್ಸವವನು ನಿಟ್ಟಿಸಲೆಂದು ತವೆ 
ಹರುಷದೆ ಬಂದನೆನೆ ಪೂರ್ವಗಿರಿಯ ಮಂಡವದೆ ರಾಜಸಿದನೇವೇಲ್ವಿ 
(ಕಂತಂ- ೨-೬). ಲೆ. ಬಳ್ಳಿಯನ್ನು ಹಬ್ಬಿಸಲು ಮಾಡಿದ ಚಪ್ಪರ : 
ಕಾವಣ ; ಬಳಸಿದ. ಬಳ್ಳಿಮಲ್ಲಿಗೆಯ ಸುಬ್‌ದಾಡಿ 
(ಕಣ: ೩೦೬)... [ಇ ಸಂ. ವಃ 


ಮಂಡವದೊಳ್‌ 


ಮಂಟಬೆಕ್ಕು ` ಮಟಬೆಕ್ಕು 

ಮಂಟಮೆ ` ಮಂಟಪ" ನೋ: 

ಮಂಟಯ "“ಮಂಟಪ'` ನೋ. 

ಮಂಟವಲ್‌ (ನಾ). ಒಂದು ಹಲ್ಲಿಗೆ ಮತ್ತೊಂದು ಹಲ್ಲು ಒತ್ತಿ 


ವಿಕಾರವಾಗಿರುವ ಹಲ್ಲುಸಾಲು ; ಕಿವಿಯಂ 
[ಶಾ೫ಂ, ಮಂಡಿಸಿ ಮಾಟವಲ್ಲಿ, ಮೆಳ್ಳಿಸಿ ಮಾಟದಲ್ಲಿ. ಮೆಳ್ಳಿಸಿ ಮಾವುವಲ್ಲಿ 
ಅದು ಕಣ್ಣಂ ಬಿಟ್ಟು ವಕ್ರಾಂಗಿ - . - ತೋರ್ಪ ವಿಕಾರಂ ಸಭೆಗಾಗಳೇಂ 
ಪಡೆದುದೋ ವಕ್ಯಪ್ರಕುಶೋದಿತಾರವಮಂ (6ರ. ೨-೯೮). 
[5 ಮಂಟು ೬ ಪಲ್‌] 
ಮಂಟಿ (ನಾ). ಮೃತ್ತಿಕೆ: ಉಂಟಾದ ಗುರುಪಾದತೀರ್ಥವನಿತ್ತು 
ತಾ ಮಂಟಿ ಬೂದಿಯರು ಧರಿಸಿ (೨2೫. ೨-೨). "ಮಟ್ಟ", "ಮಡ್ಡಿ" 


ಪರಾ. [ದೇ.॥ ತಮಿ, ಮಣ್ಣಿ; ತೆಲು, ಮಂಟಿ] 
ಮಂಟಿಕೆ ' ಮೆಂಟಿಕೆ ' ನೋ. 
ಮಂಟಿಗೆ " ಮೆಂಟಿಕೆ” ನೋ. 


ಮಂಟು (ಕ್ರಿ)- ೧. ದಟ್ಟಿವಾಗು ; ಸಾಂದ್ರವಾಗು : "ಮಂಟವಲ್‌ ` 
ಪರಾ. ೨. ಬಾಗು; ಬ ನ್ನ ೭ ಸೊಂಟವೊರಗುತ ಮುಖವು ಬಾಡಿ 
ಬತ್ತಿಹುದು ಮಂಟಿ ಸಿರ 
ಮೇಲೆ ಬಿದ್ದಿರುವುದೊ: (5ರಲೀ- ೩೯-3): 

ಮಂಟೆ *ಮೊರದ್ಮು' ನೋ. 

ಮಂಟೆಯ 

ಮಂಠ (ನಾ). (ಬೇಯಿಸಿ ತಯಾರಿಸುವ) ಒಂದು ಬಗೆಯ ಸಿಹಿ 
ತಿಂಡಿ. [ಸಂ.] 


[ಜೇ.॥ ತಮಿ. 


“ಮಂಟಪ” 


ಮಂಟಪ' ನೋ. 


ಮಂಠೆಯ 

ಮಂಡ, "ಮಡ್ಡಿ" ನೋ. 

ಮಂಡ್ಕ (ನಾ). ಅಂಗಡಿಯಲ್ಲಿ 
ಹಣದ ಪೆಟ್ಟಿಗೆ ಇಡುವ ಸ್ಥಳ; ಗ 


ತಾಸನದನು 
ಡು 


“ಮಂಟಪ ನೋ. 
'ಮಂಟಪ` ನೋ 


ವರ್ತ 


ಕುಳಿತುಕೊಳ್ಳುವ 
ಆಫೀಸರಿಗೂ ಬಿಟ್ಟುಕೆ 


ಸೆಟ್ಟಿಗೆ ಬಿಟ್ಟುಕಿ 
[+-ತುಳು. 


ತನ್ನ ಮಂಡದ ಊಉ 
ನಿಲ್ಲುತ್ತಿದ್ದರು (ಬಣ. ೦೦೬). 
ಮಂಡ್ಯ (ನಾ). ೧. ಹಾ! 
೩, ಯಾವುದೇ ದ್ರವಪ। 
ರಸಭಾಗ : "ಮಂಡಂ-. 


ಮುಂಡ] 


ಸರ್ವರಸಾ; 


ಸರ್ವರಸಗಳ ಫಿಳಿಗೂ. ಮೊಸರು, ಹಾಲು 


೬೮೧೯ 


1 


'ಮಂಡಗನ ಗಡ್ಡೆ (ನಾ). ಒಂದು 


ಮಂಡಗೆ 
ಎಲ್ಲಾ ವಸ್ತುಗಳ ಬಸಿದ ನೀರಿಗೂ ಪೆಸರುಗಳು” (ಸಿರ್ಕಾಂತಿ, 366). 
೪. ಮದ್ಯದಲ್ಲಿರುವ ಮಾದಕಾಂಶ ; ಮಾದಕಪಾನೀಯದಲ್ಲಿರುವ 


೯ : ಮದ್ಯವನ್ನು ಸ್ವಲ್ಪ ಭಯದಿಂದ 

ಬಾಲಿಗೆ ತೆಗೆದುಕೊಂಡನು, ಅದರಲ್ಲಿ ಮಂಡ ಕಡಮೆ, ಆದರೆ 
ಅದೂ ರುಚಿಯಾಗಿ ಕುಡಿಯೋಣ ಎಂಬಂತೆ. ಇದ್ದಿತು (ಸಣ್ಮಕ. ೪111, ೫೯), 
೫. ಹುದುಗು ಬರಂವಂತೆ ಮಾಡುವ ಪದಾರ್ಥ ; ``ಮಂಡ, ಕಿಣ್ವ 
ಹುದುಗು” (net: ಇಂ): ೬. ಹರಳುಗಿಡ ; ಔಡಲ: “ಕಂಟಕ 
ಯೆನಲ್‌ ಮಃ[ಣಕಾ-ಕಂ]ಡನೆಂಗು” (ುಂಗರಾ, ೩೬-೦); ಮಂಡನ 
ಬೀಜ,ಸಾರಗಡ ಕೊಂಬು, ಇಲಿಯ ಹಿಕ್ಕೆ. ಇಲ್ಲಣ ಸಹ ಮಕ್ಕಳ ಮೂತ್ರ 
ದಿಂದರೆದು ಗುಳಿಗೆಯಂ ಮಾಡಿ...ತೊಡೆದು ಕಾಸಲು ಆ ಕ್ಷಣವೆ. ಮೂತ್ರ 
ಬಿಡುವುದು (445, ೩೭೩). ೭ ತಲೆ; ಶಿರಸ್ಸು. ೮. ಅಲಂಕಾರ ; 
ಆಭರಣ. ೯. ಕಪ್ಪೆ; ಮಂಡೂಕ. ೧೦. ಸಾರ: ಶಿರುಳು. ೧೧. 
ಹಕ್ಕಿಯ ಪಕ್ಕ. [ಸಂ.) 

ಮಂಡಕ್ಕ (ನಾ). ಗೋಧಿಯ ಹಿಟ್ಟಿನಿಂದ ಮಾಡುವ ಒಂದು ಬಗೆಯ 
ಭಕ್ಷ್ಯ: ಮಂಡಿಗೆ ಡಲ ನೊರೆಯ ಪೊರೆಯ ತೆರೆಯನನುಕರಿಸಿಯು 
ಮಲ್ಪದಶನದಂಶಮಾತ್ರ ಖಂಡನೀಯಕರಂಗಳೆನಿಸಿದ ಮಂಡಕಂಗಳುವುಂ 
೬.೬೬ ಪೆರಿಜನಕ್ಕಿಲ್ಲಂ ಬಡ್ತಿಸಿದಾಗಳ್‌ (ಸುಕುತು, 00-3೯ ನ). ([ಸಂ,] 

ಮಂಡಕ್ಕ (ನಾ). ಅಧೀನತೆಯನ್ನೂ ವಿನಯವನ್ನೂ ತೋರಿಸಲು 
ತಲೆಯಂನ್ನು ನೆಲಕ್ಕೆ ಮುಟ್ಟಿ ಸುವುದು ; p ಗುರುಹಿರಿಯರ ಮತ್ತು 
ರಾಜರ ಹಾಗೂ ದೇವರ ಮುಂದೆ ಮಂಡಿಯೂರಿ ಕಿವಿಗಳನ್ನು 
ಹಿಡಿದುಕೊಂಡು ತಲೆಯನ್ನು ನೆಲಕ್ಕೆ ಮುಟ್ಟಿಸುವ ಸಂಪ್ರದಾಯ 
ಕಿವಿಗಳನ್ನು ಹಿಂಡಿಕೊಂಡು 


ಮುಖವನ್ನು ಮಣ್ಣಲ್ಲಿ ಹೊರಳಿಸಿ (0ರುಗಂ, ೩೪-9). 


ರು ಬಾರಿ ಮಂಡಕವನ್ನಾಚರಿಸಿ ಮಣಿದು 
[?) 


ನಾಲ್ಕು 


ಮಂಡಕತ್ತಿ ' ಮೊಂಡಗತ್ತಿ ` ನೋ. 
ಮಂಡಕುಸುಬಿ (ನಾ). ಒಂದು ಬಗೆಯ ಸಸ್ಯ: "ಚೆಪ್ಪಲಿಬೆಂಡು, 


[? + ಕುಸುಬಿ (<ಕುಸುಂಬೆ)] 
ಮಂಡಕ್ಕಿ. ಮೊಂಡಕ್ಕಿ (ನಾ). ಕುದಿಸಿದ ಬತ್ತವನ್ನು ಹುರಿದು ಮಾಡುವ 
ಅರಳು ; ಪುರಿ: ಬುರುಗು; ಚುರುಮುರಿ (ಉಕ) : ಮಗಳ 
ಉಡಿಯಾಗ ಹುರೋಡ್ಲಿ ಮಡಲುಗ ಮಂಡಕ್ಕಿ (ರೋಕಗೀ-೩೩); ಬದಿಯಲ್ಲಿಯೇ 
ಮಂಡಕ್ಕಿ ಹುರಿಗಡಲೆಯ ರಾಶಿಗಳು ಇದ್ದುವು (8. ೩-೨8), ಮೊಂಡಕ್ಕಿ: 
ಮೊಂಡಕ್ಕಿ (ಚುರಮುರಿ) ಮಂಂತಾದ ಹುರಿದ ಧಾನ್ಯವು ಸ್ವಂಭಕ (6: 
[ಮಡ್ಯ 4- ಅಕ್ಕಿ] 
ಬಗೆಯ ಸಸ್ಯ : ಕುರುಬನ ಗಡೆ ; 
[1 * ಗಡ್ಡೆ) ಷ್ಟ 


033 ನ-೩೬ ಓಳ): 


(8)- 


| ಮಂಡಗಳ್ಳಿ " ಮುಂಡಗಳ್ಳಿ ` ನೋ. 


ಫೃತಪೂರಂ ಲಡ್ಡ್ಮುಗೆ 


ಮಂಡಗೆ. ಮಂಡಿಗೆ (ನಾ). ಎಮಂಡಕ : ಲಾವಣಿಗೆ 
ಮಂಡಗೆ ಮೊದಲಾಗೊಡೆಯ ಪದಿನೆಂಟುಂ ತೆಜದ ಭಕ್ರರೂಪಂಗಳುಮಂ. 
ಮಹಾದೇವಿ ಬಡ್ಡಿಸಿದೊಡೆ (ಆಣ. ೭೬೧); ಸೊಗಯಿಪ ಫೃತಪೂರಂ. 
ಹೋಳಿಗೆ ಮಂಡಗೆ ತಅಗು . . . ಪೂರಿಗೆ ಮೊದಲಾಗಿರ್ದ ಪಲವು ಭಕ್ಷ್ಯ 
ಮನಾಗಳ್‌ ಆಜ್ಯಯುತದುಸ್ಟವಂ ಮೆಲು (ರರ್ಶಾಕ್ಕು- 0-06); ಮೊದಲ 
ಹೂರಿಗೆಗೆ ಸಮೆದುಂಡೆಯೊಂದನೆ ತೆಗೆದು ಬಿದಿರ ನೇತ್ರದ ತೆಜದಿ ಗೇಣಗಲವಂ 
ಮಾಡಿ ಪದಪಿನಿಂ ಹಂಚಿನೊಳು ತುಪ್ಪವಂ ತಡಹಿ ಆಡಲು ಮಂಡಗೆಯೆನಿಸಿ 
ಕೊಂಡುವು (ಸರಣ. ೧-೨೪). ಮಂಡಿಗೆ: ಹಾಲಲವುಗು ಹಾಲಲುಂಡೆ 
ಹಾಲ ಮಂಡಿಗೆಗಳನಟ್ಟು . . . ಸುಕರಚಿತ್ತೆಸಚ್ಚರಿತ್ರೆ ವೈಜಕದ್ದೆ ಮಾಡಿ 
ನೋಡಿ (ಕ್ಕೆ. ೫: ೨೬೬-೦): ಪುಲ್ಲಿಗೆಯ ತತ್ಸವಿಯ ಮಂಡಿಗೆಯಲ್ಲಿ 


ನವಘೃತಸೂಪದಂಶಕದಲ್ಲಿ ನೋಡಲಿ ನಮ್ಮನೆಂದುದು ರ್ಶವಟುನಿಕರ 


ಮಂಡಗೆಜಕ 


(ಕವಳ: 0-೭); ವಡೆ ಮಂಡಿಗೆ ಕಜ್ಮಾಯಗಳ ತಂಡತಂಡದೆ ರಾಸಿಗೈದು 
ನೈವೇದ್ಯವ ಚಂಡಿಕಾಂಬಿಕೆಗರ್ಪಿಸಿದರು (ಕಸಂ. 33-೨೪) 
ಮಂಡಗೆಯುರುಳಿ ಎ ಮಂಡಗೆಯನ್ನು ಸುರುಳಿ ಮಾಡಿ ಕತ್ತರಿಸಿ 
ಬೇರೆ ಬೇರೆ ಹಣ್ಣುಗಳ ರಸಗಳಲ್ಲಿ ಹಾಕಿ ತಯಾರಿಸುವ ಒಂದು 
ಬಗೆಯ ಸಿಹಿಭಕ್ಷ್ಯ: ವಲಸಿಮ್ಮಾವು ದ್ರಾಕ್ಷೆ ಖರ್ಜುರವಣ್ಣ ರಸಂಗಳಂ ಬೇಜ? 
ಬೇಜಿಸಿಕ್ಕಿಯಿವ ಸುರುಳಿ ಕುಯಿದಿಕ್ಕಲವು ತಾನದಜ ಹೆಸರ ಮುಡಗೆಯುರುಳಿ 
ಪೆಸರಾದುದು (ಸಣ. 0-೩6). ಮಂಡಗೆಹೂರಿಗೆ- ಮಂಡಗೆಯನ್ನು 
ಪುಡಿ ಮಾಡಿ ಅದರಿಂದ ತಯಾರಿಸುವ ಒಂದು ಬಗೆಯ ಹೂರಿಗೆ : 
ತುಪ್ಪ ಸಕ್ಕರೆ ಮಂಡಗೆಯ ಕಲಸಿಯೆಸೆವ ಹೂರಣವಿಕ್ಕೆ ಚೆನ್ನಾಗಿ ಪಾಕ 
ಮಾಡಿದುದು ಮಂಡಗೆಹೂರಿಗೆ (ಸೂಶಕಾ- 0-೨೪). 
[-ಸಂ. ಮಂಡಕ. /ತೆಲು, ಮಂಟಕ, ಮುಂಡಗ, ಮಂಡಿಗೆ] 
ಮಂಡಗೆಣಕ (ನಾ), ಒಂದು ಊರಿನ ಹೆಸರು: ಮೂಡಣದೆಸೆಯ ವ[ರಾಹ] 
ಕೆಆಿಯಂ ಮೂಡಣ ಪಳ್ಳ ಅದಜ ತೆಜ್ಮಣ ದೆಸೆ [ಮಣ್ಮಗೆಜ3]ಗೊಟ್ಟಂ 
(3122. ಸ1-1. ೯೨6; 563). . [? -- ಕೆಲಿ] 
'ಂಡಗೊಳಲೆ (ನಾ). ಒಂದು ಬಗೆಯ ಹಕ್ಕಿ: ಬಕ ಮಂಡಗೊಳಲೆ 
ಹೆಬ್ಬಕ್ಕಿ - - - ನಾಗರವಕ್ಷಿಮುಖ್ಯಂಗಳ್‌ ಸುಖಮಿಪ್ಪವಾ ವನದೊಳು 
(5ಕೋಫು. 00-40), " ಮರಗೊಳಲೆ ` ಪರಾ. (11 
ಮಂಡಣ್ಯ (ನೌ). ಎ ಮಂಡನ ೧: "ಮೆಂಡಣಂಗೊಳಿಸು' ಪರಾ. 
[(ಇಪ್ರಾ. ಮಂಡಣ. /ಸಂ. ಮಂಡನ ] 
ಮಂಡಣ, (ನಾ). ಸುತ್ತು ; ಸುರುಳಿ : 'ಮಂಡಣಿಸು' ಪರಾ, 
[5 ಸಂ. ಮಂಡಲ] 
ಮಂಡಣಂಗೊಳಿಸು (ಕ್ರಿ), (ಆಲಂ) ಕುಳಿತುಕೊಳ್ಳುವಂತೆ ಮಾಡು ; 
ಕುಳ್ಳಿರಿಸು : ಭೂಸುರವಿತಾನದುಮನೂ ಸಂತಸದಿ ಕರಸಿಯವರವರ 
ಯೋಗ್ಯಮನರಿತು ತಾಂ ತಮಗೆ ಮಂಡಣಂಗೊಳಿಸಿ (ನಎನೋ. ೦೬-೩೬) 
[ಮೇಡಣ್ಯ 4 ಕೊಳ್ಳ 4 - ಇಸ್ಕು) 
ಮಂಡಣಿಸು (ಕ್ರಿ). ಸಂತ್ರು ; ಸುರುಳಿಮಾಡು : ರಣವೊ ದಾನವಕುಲ 
ವಿಹಿತಮಾರಣವೊ ಪರಿಯೊ ಮಾರಿಯೊ ಮಂಡಣಿಸಿ ಕಳುಹಿದ ಕೃತ್ತಿಯೊ 
(ಕಾಗ. 6-0೭-48), . [ಮಂಡಣ್ಯ 4 - ಯ್ಯ) 
ಮಂಡನ (ನಾ), ೧, ಸಿಂಗರಿಸುವುದು: ಅಲಂಕರಿಸುವುದು : "ಆಲ್ವ 
ಮಂಡನಂ . . . ಪ್ರಸಾಧನಂ-ಈ ೫ ಶೃಂಗಾರಂಗೆಯ್ವು. ಮು” (ಜರಾಯು. 


೬೮೧೯ 


28 


30 
66-468) ; ಇತ್ತೆ ದೇವಿಯರುಂ ಮಜ್ಮನಮಂಡನಕ್ಷ್ವೇಳನಾದಿವಿಧಿಗಳಂ 


ಮಾಡಿ ವಯೋನುರೂಪದಿಂ ಕಂಮಾರಂಗನುಖ್ಬಸುತ್ತಿರ್ಪನ್ನೆಗಂ (ಚಂತ. 
89). ೨. ಆಭರಣ; ಭೂಷಣ ; ಅಲಂಕಾರ: ಸೌಮ್ಯಸಂವತ್ಸರ 
ದೊಳ್‌ ರ್ಕಟಕರಾಶಿಯೊಳ್‌ ಸೌಮ್ಯಮಂಖಿಂ ಗುರುವತ್ಸಳನುದಯಿಸಿದಂ 
ಸರಸ್ವತೀರೆತ್ನೆಮಂಡನಂ ಕವಿರತ್ನೆಂ (ಅಕ. ೦೨-೪); ಎಳೆಮಾವಿಂ 
ಬನವಬ್ಧದಿಂ ತಿಳಿಗೊಳೆಂ ಮಾಣಿಕ್ಕದಿಂ ಮಣ್ಣನಃವಳಿ ತಾರಾಧಿಪದಿಂ 
ನಭಂ ಶುಭದಮಾಗಿರ್ಪೈಂತಿರೆ (ಎಕ, 1, ೬೪-3; 2163)- ೩, (ಶಾಸನ 
ಸಭೆ, ಚರ್ಚಾಕೂಟ ಮೊದಲಾದ ಕಡೆ ಆಗುವ ಗೊತ್ತುವಳಿಯ) 
ಪ್ರತಿಪಾದನೆ; ಸಮರ್ಥನೆ ; ತದನಂತರ ಅವತರಿಸಿದ ಆಚಾರ್ಯ 
ದ್ವಯರೂ ಪ್ರಸ್ಮಾನತ್ರಯಕ್ಕೆ ಭಾಷ್ಯ ಬರೆದು ಪರಮತಖಂಡನೆ ಮತ್ತು 


ಸ್ವಮತಮಂಡನಕಾರ್ಯೋದ್ಯುಕ್ತರಾದರು (ಕಾರರು. 006); ಹೊಸ 
ಸಿದ್ಧಾಂತದ ಮಂಡನ ಮತ್ತು ಆಕ್ಷೇಪಗಳ ಖಂಡನ (ರೈಲಿನ, 
ಬ). [ಂ.] 


ಮಂಡನಾಯೋಗ (ನ). (ಆನೆಯ ಮೇಲೆ) ಅಲಂಕಾರಕ್ಕಾಗಿ ಹೊದಿ 
ಸುವ ಜೂಲು,- ಸಬರ : ಮುತ್ತಿನ ಮಾಣಿಕದ ಮಂಡನಾಯೋಗಂ 
ಗಳೊಳ್‌ ನೆಜಕಿಯೆ ಪಣ್ಣಿದ ಮದಾಂಧಗಂಧಸಿಂಧೂರೆಂಗಳನೇಜ? (ಶಂಶಳಾ. 


ಮಂಡಪ (ನಾ). ೧. 


ಮಂಡಲ 


೩-೪6 ನ); ರತ್ನಮಂಡನಾಯೋಗಪರಿಗೃಹೀತಸುರೇಂದ್ರಕರೀಂದ್ರಪೃಷ್ಠಗತ 
ನಪ್ಪಮರೇಂದ್ರನನೆ ಮೋಲ್ತುಂ ಸೌಜನ್ಯಕಂದಾಂಕುರನಿ! 3 
೫-೪೪ ವ). [ಸಂ,] 
ಮಂಡನೆ (ನಾ). ಪ್ರತಿಪಾದನೆ; ಸಮರ್ಥನೆ : 
ಅಭಿಪ್ರಾಯಗಳ ಚಕಮಕಿಯೂ ಮಂಡನೆ - 
[ಸಂ. ಮಂಡನ] 
ುಂಟಪ ೧. ೨, *» ಮಂಟಪ ೨: 
ಜಿನಮಂದಿರರ ಮುಂದಣ ಮಂಡವದೊಳ ನಿಂದಿರ್ಪುದುಂ (ಉಕ. 
೪೭ ನ); ಇವೇ ಶಿಲ್ಪದಲ್ಲಿ “ಪ್ರಾಸಾದ: "ಮಂಡಪ' ಗಳ 
ಮಾದರಿಗಳಾಗಿ ಭಾರತೀಯ ದೇವಾಲಯಶಿಲ್ಪಕ್ಕೆ ಮೂಲವಾದಂವು 
(3೪೦5೫. ೧೨೦. ೩. ಎ ಮಂಟಪ ೩: “ಜನಾಶ್ರಯ;. ಮಂಡಪಃ_ 
ಈ ೨ ಸಭಾಮಂಟಪಂ” (ಹಣದ. ೩೦-೦೩): ಆರೋಗಿಸುವ ಮನೆ 
ಮಂಡಪಂ ಗುಣನೆಸಾಲೆಯೆಂಬಿನಿತುಮಂ ಗೃಹಾಂಗಂ ಕುಡುಗುಂ (೫ಂತಿಪು. 
೬-೦೦೬); ಮಂಡಪದುಪರಿಮತಲದೊಳ್ಳಂಡರಿಸಿದ ಬಿಚರಮಂಡಲಂ , . . 
ಸೊಗಯಿಸುಗುಂ (ಕರಂ: 0008). ೪. ಇ ಮಂಟಪ ೫: ಮಪಳುಕಿ 
ನೆಸೆವಾ ಕಳಸಮಂಡಪದೊಳಗೆ ಚೆಂದಳಿರಿಂದ ಕರಮಂಗಳವೆಯಕ್ಷತೆಯಿಂದ 
ಮಾದಲವಣ್ಗಳಿಂ ಕುಂಚನವಿಲಸಿತದ ಮಾಲೆಗಳಿಸೆಸೆವುದನೀಕ್ಷಿಸಿದ 
ನರಸ (ಸಾಳ್ಕಹಿ, ೯-೩೪): ಮುಂದೆ ಮಗುವಿಗೆ ಎಂಟು ವರ್ಷಗಳು ಕಳೆದ 
ಮೇಲೆ ಕ್ರಮವಾಗಿ ಕುಂಡ, ಮಂಡಪ, ಪಂಚಕಲಶಗಳನ್ನು ಸ್ಥಾಪಿಸಿ... 
ಸಂಸ್ಕತವಾದ ಅಂಗದಲ್ಲಿ ಶಿವರಲಾಸಮಾವಿಷ್ಟವಂದ ಲಿಂಗವನ್ನು ನುಂತ್ರೋಪ 
ದೇಶಪೂರ್ವಕವಾಗಿ ನೆಲೆಗೊಳಿಸುವನು (ಕಾವ. 30). [ಸಂ.] 
ಮಂಡಯ್ಸು 'ಮಂಡಿಸ್ಕು ' ನೋ. 
ಮಂಡರಗಪ್ಪೆ (ನಂ). ಒಂದು ಬಗೆಯ ದೊಡ್ಡ ಚೇಳು : ಎಮ್ಮೆಚೇಳು ; 
ಮಂಡರಗಪ್ಪೆಯೊಂದು ಕೆಳಕ್ಕೆ ಬಿದ್ದು ಕೊಂಡಿಯನ್ನು ಮೇಲಕ್ಕೆತ್ತಿ ನೆಲದ 
ಮೇಲೆ ಚಲಿಸಿತು (ಶಸುಕೂ, ೧೯೫). [ದೇ.॥ ತೆಲ್ಲು ಮಂಡ್ರಗಬ್ಬ) 
ಮಂಡರಳು. ಮೊಂಡರಳು (ನಾ). ಅವಲಕ್ಕೆ : ಈ ಮನೆತನದ ಹುಡುಗ 
ಕುಲಾಯಿ ಕಟ್ಟಿಕೊಂಡು ಬೆಲ್ಲ ಮಂಡರಳು ತಿನ್ನುವದೆಂದರೇನು ? (ಇಕ್ಕಳ, 
೩೬). ಮೊಂಡರಳು : ಮೊಂಡರಳು ಬೆಲ್ಲದಿಂದಲೇ ಅವನ ಉಪಹಾರ 
ಮುಗಿಯುವಂತೆ ಏರ್ಪಡಿಸಿದಳು (ಇಕ್ಕಳ. ೩೬5). 
[ ಮಂಡ್ಯ 4- ಅರಳ್ಳು (« ಅರಳ) ] 
ಮಂಡರಿಸಿನ (ನಾ). ಉತ್ತಮವಾದ ಅರಿಸಿನ: ಒಳ್ಳೆಯ ಅರಿಸಿನ 
(ಮಂಡರಿಸಿನ) ಮ: ನಾಆಡಿಕೆಗಳ ಸಮಚೂರ್ಣವನ್ನು ಜೇನುತುಪ್ಪ 
ದೊಡನೆ ಗದ್ಯಾಣ ೧ ತೊಕ ಕೊಡಲು ಮಾಂತಿಭ್ರಾಂತಿ ಗುಣವಾಗುವುದು 
(44. ಶಂ ೪೯೦). [ಮಂಡ್ಯ (ಆ ಮಡ್ಡಿ) 3. ಅರಿಸಿನ ] 
ಮಂಡಲ, ಮಂಡಳ (ನಾ). ೧. ವರ್ತುಲಾಕಾರವಾಗಿರುವ ಸೂರ್ಯ 
ಅಥವಾ ಚಂದ್ರಬಿಂಬ; “ಮಂಡಲಂ, ಬಿಂಬ. ಈ ಎರಡು ಚಂದ್ರಮಂಡಲದ 
ಪೆಸರ್‌” (ಕಂಡು. 6-99): ಬೆಟ್ಟ ತಲೆಯಲಿ ಕಂಡು ಹೊಳೆವ ಚಂದ್ರನನು 
ದಿಟ್ಟಿಸಿ. , . ತಟ್ಟಿನೆ ನುಡಿದೆ “ಅಲ್ಲಿ ನಾ ಹೋಗಲೇನು ? ಬಟ್ಟಲ್ಯತಿಹ 
ಮಂಡಲದಲಿರುವುದೇನು ? " (ಕಫ: ೦೦-೪). ೨. ಸೂರ್ಯ ಅಥವಾ 
ಚಂದ್ರನ ಸುತ್ತಲೂ ದುಂಡಾಗಿರುವ ಪ್ರಭಾವಲಯ, - ವರ್ತುಲ 
ರೇಖೆ; ಪರಿವೇಷ: “ಪರಿಧಿಃ, ಪರಿನೇಷಃ(ಸ್ಕಾತ್‌), ವಂಡಲಂ, 
ಉಪಸೂರ್ಯಕಂ - ಈ ೪ ಪರಿವೇಷದ ಪೆಸರ್‌” (ಕಣು. ೪-೪). 
೩. (ಚೆಂಡು. ಚಕ್ರ ಮೊದಲಾದುವುಗಳಂತೆ) ಯಾವುದೇ 
ದುಂಡಾಗಿರುವ ವಸ್ತು, ಆಕೃತಿ ಇತ್ಯಾದಿ : “ಚಕ್ರವಾಳ, ಮಂಡಲ ಶ್ಹು 
ಗಳು ೨ ಮಂಡಲಾಕಾರವಾದ ಪದಾರ್ಥದ ಹೆಸರುಗಳು” (ಗುರುಶಾ ೩೫). 
೪. ಸುತ್ತು; ಇರಿಕೆ; ಸುರುಳಿ: * ಮಂಡಲಂಗೊಳ್ಳು ` ಪರಾ. 


ರ್ಪುದುಃ 
ಈ ಅವಧಿಯಲ್ಲಿ ಅಲ್ಲಲ್ಲಿ 
ಏಂಡರ್ನೇಳೂ ಆದುವು 
(ರಾರ. ೦೬ ಹಿಕ್ಕೆರೆ), 


*ವಿಮಾನ' 


ಮಂಡಲ 
EN ವೃತ್ತ; ಬಟ್ಟು: “ ಬಟ್ಟೆಂದು ಮಂಡಲಂ” (48. 15 
” ಬಟ್ಟೆಂದು ಮಂಡಲಾಖ್ಯಿಂ ” (ಮೂ. ೦. ೬. ವರ್ತುಲಾಕಾರ 
ವಾಗಿ ನಿಲ್ಲಿಸುವ ಒಂದು ಬಗೆಯ ಸೇನಾವ್ಯೂಹ. ೭. ನಾಯಿ: 
ಶುನಕ. ೮, ಒಂದು ಬಗೆಯ ಹಾವು: ಮಂಡಲ ಕಚ್ಚಿದೊಡೌಪಧ; 
ಗೊಂಡುಕ್ಷಣಮುಟಿಗುಮಲ್ಲದಂತವನಲಿಸಿಗುಂ (42. ೬:೬) ; ದರ್ವೀಕರ 
ಮಂಡಲ ರಾಜಿಗಳೆಂಬ . , , ವಿಷಗಳಲ್ಲಿ ಸಳಯ ಸಟ್ಟಿಗದ ಬೇರ ನೀರಲ್ಲಿ 
ಅರೆದು ಕುಡಿಯಲು ವಿಷ ಹರ (೧43. 0೦-೪). ೯. (ಸಾಧಾರಣವಾಗಿ 
ಮುಂತ್ರಿಕನಿಂದ ಬರೆಯಲಾದ ಗೂಢಮಂತ್ರಪೂರಿತವಾದ, ವೃತ್ತಾ 
ಕಾರವಾದ) ರೇಖಾವಿನ್ಮಾಸ: ಪತಿಲಿಖಿತಮಂಡಲಸ್ಥಿತೆ ಕೃತಾಷ್ಟ 
ದಿಗ್ಬೇವತಾರ್ಚನಪ್ರಕರೆ ದೃಢವ್ರತೆ ಚತುಷ್ಪಥಸ್ನಾನವಿಧಿ 
ಯನಿರುಳೊಳ್‌ ತಳೆದಳ್‌ (ಗುತ. ೩೬೬). ೧೦. ಗುಂಪು; ಸಮೂಹ: 
ಆಗಳವರ ಮಸಕಮಂ ಕಂಡು ಭಯಂಗೊಂಡು ಖಚರಮಂಡಲಂ ಪ್ರಭಾ 
ಮಂಡಲಂಗೆ ಕನ್ನೆ ಕೈಸಾರ್ದಳೆಂದು ಪೆಜಸಾರ್ದು ನೋಡುತಿರ್ಪುದುಂ 
(ಕಾನಾ. ೫-೬೩ 5). " ಮಂಡಲಿಸು': ಪರಾ. ೧೧. ನಾಡು; 
ರಾಷ್ಟ್ರ ; ದೇಶ: ತಜಸಂದು. ಲಾಳರೊಳ್‌ ತ[[ಕ್ತಿ)ಜೌದೇಜಂ ಪೇಲ್‌ 
ಕೇಳ್ದು ಮಂಡಲಮಿನ್ನುಂ ತಿಲುನೀರಿಕ್ಕುವುದೆನಿಸಿದ ತಅ್‌ಸಲವಿನ ಚಲದ 
ಬಲದ ಲ ನರಸಿಂಹಂ (ಸುಕರಾ: 0-44) ; ಪುರುಖೋತ್ತಮಂ ಕ್ಷಣಿಕರಿವರೈ 
ವರಂ ಕೂಡಿಕೊಂಡು ಬಂದನೀ ಮಂಡಲದೊಳಿರವಿಲ್ಲ ತನಗಿನ್ನು (ಕೈಮಿರಾ- 
೩-೨೬) ನ ಕೊಂಡೆಯವ ಕೇಳುವರಸಿನ ಮಂಡಲ ಹಾಟು (೧4೫. 
ಒಳ). ೧೨. ಒಂದು ದೇಶದ ವಿಭಾಗ; ಜಿಲ್ಲೆ; ಪ್ರಾಂತ, 
ಭೌಗೋಳಿಕ ಯಾ ರಾಜಕೀಯ ವಿಭಾಗಗಳು ;- ಊರು ಪುರ... 
ಮಂಡಲ, ಕುದುರು (ತಳುಣ. ೨೭೦) ; ರಾಜ್ಯವನ್ನು ಹಲವು ಮಂಡಲ 
ಗಳಾಗಿ ವಿಭಾಗಿಸಿ, ಅವುಗಳ ಆಡಳಿತಕ್ಕಾಗಿ ಮಂಡಲೇಶ್ವರನನ್ನು ನೇಮಿ 
ಸಿದ್ಧನು (ಕಶಶ್ರ, ೬-೩೦). ೧೩. ಬಿಲ್ಲುಗಾರನ ಒಂದು ಭಂಗಿ; p 
ಬಾಣಪ್ರಯೋಗಕಾಲದಲ್ಲಿ ಮೂರಡಿಯ ಅಗಲದಲ್ಲಿ ಕಾಲುಗಳನ್ನು 
ಇಟ್ಟುಕೊಳ್ಳುವುದು. ೧೪. ಮಲ್ಲಯುದ್ಧ. ಗದಾಯುದ್ಧ ಮೊದ 
ಲಾದ ದ್ವಂದ್ವಯುದ್ಧಗಳ ಒಂದು ಗತಿ: ಭೀಷನು ಅದನ್ನು 
ಅರ್ಥಮಾಡಿಕೊಂಡು, ಮಂಡಲಗಳು ಯಮಗಳು ಗೋಮೂತ್ರಿಕೆ 
ಮೊದಲಾದ ಚಿತ್ರವಿಚಿತ್ರವಾದ ಗತಿಗಳಲ್ಲಿ ಓಡಾಡುತ್ತ ಎದುರಾಳಿ 
ಬುದ್ಧಿಭ್ರಮೆಗೊಳಿಸುವುದಕ್ಕೆ ಪ್ರಯತ್ನಪಟ್ಟನು (54ರ. ೩೦೭). 
೧೫, ವ್ರತಾಚರಣೆ. ಔಷಧಸೇವನೆ ಮೊದಲಾದ ಸಂದರ್ಭಗಳಲ್ಲಿ 
ಅನುಸರಿಸುವ ಕಾಲದ ಒಂದು ಗಡು; ನಲವತ್ತೆಂಟುದಿನಗಳ 
ಅವಧಿ: ಈ ರಸಮಂ ಒಂದು ಮಂಡಲ ಕೊಂಬುದು (ಎಕ್ಕೆ. ೩೩) 
ಆದಿವಾರದ ದಿವಸ ನೆಲತೆಂಗನ್ನು ತಂದು , , , ಚೂರ್ಣಂಗೈದು ಜೇನು 
ತುಪ್ಪದಲ್ಲಿ ಲೇಹ್ಯದೆ ಹಾಗೆ ಕಲಸಿ ಕುಲುಮಂಡಲ ತೆಗೆದುಕೊಳ್ಳಲು ಸಕಲ 
ಜ್ವರ ಹರವು (ಸಕಕ್ಕೆ. 008) ; ಒಂದು ಮಂಡಲಕಾಲ ಚಂಡೀಯಾಗವು 
ನಿರ್ವಿಘ್ನವಾಗಿ ನೆರವೇರಿತು (ಶ್ರೀಕಾಯ- ೩೬). ೧೬. ಯಗ್ವೇದದ ಒಂದು 
ಭಾಗ ; ಸಂಓಿತಾಭಾಗ : ಸಂಹಿತೆಗಳಲ್ಲಿ ಮೊದಲನೆಯದು ಬುಕ್ಸಂಹಿತೆ. 
ಆದರಲ್ಲಿ ೧೦೨೮ ಸ್ತೋತ್ರಗಳುಂಟು. ಅವುಗಳನ್ನು ೧೦ ಮಂಡಲ 
ಗಳಾಗಿಯೂ , , . ಅಧ್ಯಯನ ಮಾಡುತ್ತಾರೆ (ಾಂಶ್ರ- ೨); ಈ ಅಗಾಧ 
ವಾದ ಸಂಹಿತೆಯ ಸೂಕ್ತಗಳನ್ನು ಹತ್ತುಮಂಡಲಗಳಾಗಿ ವಿಭಾಗ 
ಮಾಡಿದ್ದಾರೆ (ಕಾರರ. ೨೦). ೧೭. ಅಥರ್ವಣವೇದದ ಒಂದು ಭಾಗ ನ 
ಇತಿಹಾಸ ಮತ್ತು ಪುರಾಣಗಳ ಸಾಹಿತ್ಯ ಅಥರ್ವವೇದದ ಹದಿನೈದನೆಯ 
ಮಂಡಲ ದತ್ತು ಛಾಂದೋಗ್ಕೋಪನಿಷತ್ತಿನೆ ಏಳನೆಯ ಆಧ್ಯಾಯಗಳಲ್ಲಿ 
ಕುಡುಬರುತ್ತದೆ (ರಾರ. 0೩6)- ೧೮. ದುಂಡಾದ ಮಚ್ಚೆ ಗಳುಂಟಾಗುವ 
ಒಂದು ಬಗೆಯ ಕುಷ್ಮರೋಗ. ೧೯. [ರಾಜೀ] ಹನ್ನೆರಡು ಬಗೆಯ 


ಮಂಡಲ 


ರಾಜರ ಕೂಟ, ಗುಂಪು; p ದಿಗ್ವಿಜಯಕ್ಕೆ ಹೊರಡುವ ರಾಜನು 
ಇವರನ್ನು ಮುಖ್ಯವಾಗಿ ಪರಿಗಣಿಸಬೇಕು. ೧. ಶತ್ರು. ೨, ಮಿತ್ರ. 
ಸ್ಲಿಶತ್ರವಿನ ಮಿತ್ರ. ೪, ಮಿತ್ರನ ಮಿತ್ರ. ೫: ಶತ್ರುವಿನ ಮಿತ್ರನ 
ಮಿತ್ರ. ೬. ವಿಜಿಗೀಷು. ೭. ಪಾರ್ಲಿಗ್ರಾಹ. .೮ ಆಕ್ರಂದ- 
೯. ಪಾರ್ಷ್ಲಿಗ್ರಾಹಾಸುರ. ೧೦. ಆ್ರಂಿದಾಸಾರೆ. ೧೧. ಭೂಮ್ಯ 
ನಂತರ. ೧೨. ಉದಾಸೀನ. ೨೦. [ನಾಟ್ಕ] ಒಂದು ಬಗೆಯ 
ಪಾದಚಲನೆ : ಮೂರುಕರಣಗಳ ಜೋಡಣೆಗೆ “ಖಿಂಡ' ವೆಂದು ಹೆಸರು, 
ಮೂರು ಅಥವಾ ನಾಲ್ಕುಖಂಡಗಳನ್ನು ಜೋಡಿಸಿದರೆ. ಒಂದು 
ಮಂಡಲವಾಗುತ್ತದೆ (ಅರಾಸ್ಮ- 30) ; ಆ ನರ್ತಕಿಯರಿಗೆ ನಾಟ್ಯಭೇದ 
ಗಳಾದ . . . ಮಂಡಲ, ಕರಕ್ಷೇತ್ರ ಎಂಬುವೆಲ್ಲ ಚೆನ್ನಾಗಿ ಗೊತ್ತಿದ್ದುವು 
(18೯೩, ೦೬6). ೨೧. ವೈಷ್ಣವ, ಸಮಪಾದ, ವೈಶಾಖ, ಮಂಡಲ, 
ಪ್ರತ್ಕಾಲೀಢ ಮತ್ತು ಅಲೀಢವೆಂಬ ಆರುಬಗೆಯ ಪುರುಷಸ್ಥಾನಕ 
ಗಳಲ್ಲಿ ಒಂದು; p “ಇದಕ್ಕೆ ದೇವೇಂದ್ರನು ಅಧಿದೇವತೆ. ಗಜವಾಹನ, 
ಧನುಸ್ಸು ಮತ್ತು ವಜ್ರಾಯುಧ ಇವುಗಳ ಪ್ರಯೋಗ, ಗರುಡ 
ಮೊದಲಾದ ಪಕ್ಷಿಗಳ ನೋಟ ಇವುಗಳನ್ನು ತೋರಿಸುವಾಗ 
ಇದನ್ನು ವಿನಿಯೋಗಿಸಬೇಕು" (ಉಸ್ಕರಂ. ೩೨೭ ಗರ್ಮಾಸುವಾರ) : 
ಏರಡುಂ ಪಾದಂ ತ್ರ್ಯಸ್ರದಿನಿರೆ ನಡು ಗೇಣೆಡೆಯನುಳಿದು ಕಟಿ ಮೊಳಕುಲ್ಗಳ್‌ 
ಸೆರಿಯಾಗುತೆಶಡುಗೇಣರೆ ಧರೆಯಂ ಬಿಟ್ಟೊಡನೆ ನಿಲ್ಲೆ ಮಂಡಲಮೆನಿಬಂ 
(ಇಸ್ಮಕು. ೩-೦). 'ಮಂಡಲಾಗ್ರ' ಹೋ, ೨೨. [ಕಾಮಶಾ] ಒಂದು 
ಬಗೆಯ ನಖಕ್ಷತ: p ಮೇಲೆ ಅರ್ಧಚಂದ್ರ ಮತ್ತು ಕೆಳಗೆ 
ಅರ್ಧಚಂದ್ರನಂತೆ ಕಾಣುವ ಪರಸ್ಪರ ಅಭಿಮುಖವಾಗುವ ಉಗುರಿನ 
ಗುರುತು : ಪಂಚನಖಯೋಗ ದ್ವಂದ್ಯಯೋಗ ಅರ್ಧಚಂದ್ರಕ ಮಂಡಲ 
ಮುಯೂರಪಥ ಶಶಪ್ಪತ ಉಚ್ಛಳದೆಂಬ ಸಪ್ತವಿಧ ಖರೋಪಹತಿ 
ವಿಹಿತರಿಂ (೧4೪: 6೪). ೨೩. [ಜೈನ] ಪಾರಿವ ಸಜೃಲಕ್ಷಣಗಳನ್ನು 
ತಿಳಿಸುವ ಇಪ್ಪತ್ತೇಳು ಸೂತ್ರಪದಗಳಲ್ಲಿ ಒಂದು ; ಮಂಡಲ 
ಮೆಂಬುದು. ಪರದುತೇಜೋಮಂಡಲಮಂಡಿತನಪ್ಪ ಜಿನಪತಿಗೆಟಗಿ 
ಮಣಿದೀಪ ಸ್ನೇಹದೀಪಮೆಂಬೆರಡುಮಂ ಪತ್ತುವಿಟ್ಟು ತಪದೊಳಿಸಗಿದೊಡೆ 
ದಿವ್ಯಾದಿ ಶೇಜೋನಳಯೋಜ್ವ ಳನಕ್ಕುಂ (ನತ್ಯ. ೨೪). ೨೪. [ಯೋಗ] 
ಮೂಲಾಧಾರದಿಂದ ಹಿಡಿದು ಶಿರಸ್ಸಿನವರೆಗೆ ಇರುವ ಆರು 
ಸ್ಥಳಗಳು : ಮೂಲಾಧಾರ ಮೊದಲು ಮೇಲೆ ಹೇಳಿದ ಆರು 


ಪದ್ಮಗಳಲ್ಲೂ ಮಧ್ಯಪ್ರದೇಶಗಳಲ್ಲಿ ೬ ವಂಂಡಲಗಳು ಇರುವುವು. 
ತ್ರಿಕೋಣಮಂಡಲ. ಷಟ್ಕೋಣಮಂಡಲ, ದ್ವಾದಶಕೋಣ. ವರ್ತುಳ 


ಮಂಡಲ, ಶ್ರಿಕೋಣ. ವರ್ತುಳೆವೆಂಬ ಆರು ಬುಂಡಲಗಳು “ಇರುವುವು 
(ಹಗರಿ. 6-9 ಣತ್ತರ್ಯ). ಮಂಡಳ : ೧೦. "“ನಿಕರಃ, ನಿಕಾಯಃ . . . 
ಮಂಡಳಂ, ಜಾಳಂ . . . ಸ್ತೋಮಃ ೭ ಈ ೩೯ ಸಮೂಹಂ” (ಕಣಯ, 
o0x-3) ; ಎರೆಗೊಳ್ಳುದಖಿಳವಿದ್ದದ್ದರಿದ್ರತಾಪಿಶಿತಮಂ. ದ್ವಿಷದ್ರಾಜ 
ಮನೋಹರಮಣ್ಣಳಮುಮನವನೀವರನಾಗತಿಯರಸನತುಳಬಳೆ : ಭುಜ 

ಜಂಗಂ (4: ೫% ಜಾನೂ 83-85; 117) ೧೨. ಡೆಕ್ಕನ್ನಿನ ಕೆಲವು 
ಪ್ರಾಂತ್ಯಗಳಲ್ಲಿ 'ರಾಷ್ಟ'ವು ಒಳಗೊಂಡ ಭಾಗವನ್ನು "ಮಂಡಳ" ಎಂದು 
ಕರೆಯುತ್ತಿದ್ದರು (ರಂಇ- ೦೦೬)- ೨೦. ಮಂಡಳಮೂು ನೆರೆದಳ್ಳುಖಮಂಡಳ 
ಮಮೃತಾಂಶುಮಂಡಳಕ್ಕೆಣೆವರೆ ಭೂಮಂಡಳದಿಂ ನೆಗೆದು ನಭೋಮಂಡಳ 
ದೊಳ್ಳಿಂದು ನೀಅ್‌ ಮೇಣ್ಮಶವಿಧಮಂ (ಣಃ: ೦3-6೪)- 

ಮಂಡಲದ ಹಾವು ಇ ಮೈಮೇಲೆ ದುಂಡಾದ ಮಚ್ಚೆಗಳಿರುವ 
ಒಂದು ಜಾತಿಯ ಹಾವು: “ಚಿತ್ರ(61)ತಃ --ಚಿತ್ರಮೂಲ, ಮಂಡಲದ 
ಹಾವು” (ಓ೩೦- 3೭); ಮಂಡಲದ ಹಾವಿನ ಪ್ರಧಾನಆಹಾರ ಇಲಿ, ಓತಿ, 
ಹಲ್ಲಿ: ಏಡಿ: ಕೆಲವು ತೆರನ ಕೀಟಗಳು (42440 ೫11, ೪೬೩). ಮಂಡಲ ಹಾಕಿ 


ಮಂಡಲಂಗೊಳ್ಳು 


ಕೊಳ್ಳು ಸುರುಳಿ ಸುತ್ತಿಕೊಳ್ಳು : ಜನರ ಗಲಾಟೆಗೆ ಹೆದರಿದ ಹಾವು 
ಮಂಡಲರಾಕಿಕೊಂಡು ಹೆಡೆಯನ್ನು ಮುಚ್ಚಿಕೊಂಡಿತು (6). ಮುಡಲ 
ಹಾಹು - (ವಿಶೇಷವಾಗಿ ನಾಗದೇವತೆಯ ಪ್ರೀತ್ಯರ್ಥವಾಗಿ) 
ನಲವತ್ತೆಂಟುದಿನಗಳ ಸೇವೆಯನ್ನು ಮಾಡಿಸು ; “ಪೂಜಾರಿಯ ಬಂ 
ಹೋಗಿ ಹಣ್ಣು ಹಂಪಲು ಹಣ ಕೊಟ್ಟು ಮಂಡಲ ಹಾಕಿಸಬೇಕು”. 
“ಮಂಡಲ ಅಂದರೆ?” “ಬಣ್ಣಬಣ್ಣಗಳಲ್ಲಿ ಹಾವಿನ ಆಕೃತಿಯನ್ನು 
ರಂಗೋಲೆಯಲ್ಲಿ ಎಳೆದು ಪೂಜೆ ಮಾಡಬೇಕು” (ತಸುತೂ. ೬೯). ಮಂಡಲ 
ಹಾಕು ಇ ಮಾಟ, ಮಂತ್ರ, ತಂತ್ರ ಮುಂತಾದ ತಾಂತ್ರಿಕವಿಧಿ 
ಗಳನ್ನು ಆಚರಿಸುವ ಸಂದರ್ಭಗಳಲ್ಲಿ ಚಕ್ರಾಕಾರವಾದ ಆಕೃತಿಯನ್ನು 


ಬರೆ ; ಮಾಂತ್ರಿಕು ಮಂಡಲಹಾಕಿ ಪೂಜೆಗಾರಂಭಿಸಿದನು (69): 
[ಹಂ.] 

ಮಂಡಲಂಗೊಳ್ಳು (ಕ್ರಿ). ಸುರುಳಿಸುತ್ತಿಕೊಳ್ಳು ; ಸುತ್ತುಹಾಕು : 

ಪೆರ್ಬಾವಿನಂತೆ ಮಂಡಲಂಗೊಳ್ಳುತ್ತುಂ , . , ಲತೆಯಂತಲ್ಲಾಡುತ್ತುಂ 


ಕಣ್ಣೊಳೆ ಬೆಳೆಗಾಗೆ (ರರ್ಮಾಮ್ಮ . ೨-0೬೦). 
[ ದುಂಡಲ -- ಕೊಳ್ಳು (೬ ಕೊಳ್‌) 7 

ಮಂಡಲಕ (ನಾ). ೧. ಮೈಮೇಲೆ ಮುಂಡುದುಂಡಾದ ಮಚ್ಚೆ 
ಗಳುಂಟಾಗುವ ಒಂದು ಬಗೆಯ ಕುಷ್ಮರೋಗ : “ಕೋಠಃ, 
'ಮಂಡಲಕಂ _ ೨ ಮಂಡಲಾಕಾರವಾದ ಕುಷ್ಕಕ್ಕೆ ಹೆಸರು; ಕೊಳೆಮಚ್ಚಿ 
ಹುಣ್ಣು” (ಸಿಉ್ಕಾಂತಿ- ೦೮೪): ೨. ಯುದ್ಧದಲ್ಲಿ ಸೈನ್ಯವನ್ನು ಮಂಡಲಾ 
ಕಾರವಾಗಿ ನಿಲ್ಲಿಸುವ ಒಂದು ಬಗೆಯ ಸೈನ್ಯರಚನೆ. ೩. ಸೂರ್ಯ 
ಅಥವಾ ಚಂದ್ರಬಿಂಬ. ೪. ವಲಯ ; ಗೋಳ. ೫. ಕನ್ನಡಿ: 
ದರ್ಪಣ. ೬. ದೇಶ; ರಾಷ್ಟ್ರ. ೭. ನಾಯಿ. ೮. [ಕಾಮಶಾ] ಒಂದು 
ಬಗೆಯ : ನಖಕ್ಷತ ; ಮಂಡಲ: ಕದಪು - - .. ಎದೆಯೆನಿಪ್ಪೆಡೆಗಳಂ 
ಸೊಗಸುವಂತೆ ಪದೆದುಗುರ ಮೊನೆಗಳಿಂ ಕಮಂಕಿಯವಲಾದಿರೊಳಜಕಬಿನು 
ಗಳೆರಡಿರಲದೇ ಮಂಡಲಕವು (25ರ. ೭-೩೪)- [ಸಂ,] 

ಮಂಡಲಗತಿ (ನಾ): ೧. ಯುದ್ಧ. ಕತ್ತಿವರಸೆ ಮೊದಲಾದ ಸಂದರ್ಭ 
ಗಳಲ್ಲಿ ಮಾಡುವ ಚಕ್ರಾಕಾರವಾದ ಚಲನೆ. ೨. [ನಾಟ್ಕ] 
ಹದಿನಾರು ಬಗೆಯ ಬಾಹುಚಲನ ಭೇದಗಳಲ್ಲಿ ಒಂದು: p "ಎಲ್ಲ 
ಕಡೆಗಳಲ್ಲೂ ತೋಳುಗಳನ್ನು ಸುತ್ತಿಸುವುದು, -ಕತ್ತಿವರಸೆಯನ್ನು 
ಅಭಿನಯಿಸುವಾಗ" (ಉಸ್ಕರಂ- ೨೬೦ ಗರ್ಮಾಶುಾರ) : ಮಂಡಲಗತಿ -- ಎಲ್ಲಾ 
ಕಡೆಯ ತೋಳ್ಗಳಿ* ನಿಲ್ಲದೆ ಸುತ್ತಲೈ ತಾನೆ ಮಂಡಲಗಮನಂ (ಉಾಸ್ಕರಂ. 
೨-೦೨೬). [ಸಂ.] 

ವಕಿಂಡಲನೃತ್ಯ (ನಾ). (ಕೃಷ್ಣ ಮತ್ತು ರಾಧೆಯ ಸುತ್ತಲೂ ಗೋಪಿ 
ಯರು ನರ್ಶಿಸಿದಂತೆ) ಚಕ್ರಾಕಾರವಾಗಿ ಚಲಿಸಿ ಮಾಡುವ ನೃತ್ಯ : 
ಗೊಂದಳದ ನೃತ್ಯವು  ಮಂಡಲನೃತ್ಮ, . . ಎಂದು ಪ್ರತ್ಯಕ್ಷವಿದೆ . . . 
ಅದರಲ್ಲಿ ಗೊಂದಳೆಸವರು ಹಾಡುತ್ತ ಕುಣಿಯುತ್ತ ನಡುವೆ ಇಟ್ಟ ದೀಪ 
ವನ್ನು ಸುತ್ತಿಸುತ್ತಿ ಬರುತ್ತಾರೆ (ಕ್ಕಿ: ೬ ಮುನ್ನು): [3] 

ಮಂಡಲವರ್ಷ (ನಾ). ದೀರ್ಥಕಾಲ ನಿಲ್ಲದೆ ಸುರಿಯುವ ಮಳೆ : 
ಮಂಡಲವರ್ಷಮಾಗಿ(ರೆ) ಕೊಂಡು ಮಂಜಾಗಿ ಕೊಂಡೊಡಂ ತುಂತುರ್ವನಿ 
(ಯೊಳೆ)ಯಾಗಿ ಬಡಪಮಂ ಕೊಂಡೊಡಂ ಪೊಲ್ಲ ವಸುಧೆಯೊಳ್‌ 
(ಅಟ್ಲಿ: 6-0); ಮಂಡಲವರ್ಷಂ ಪುಷ್ಕದೆ ಚಂಡಕರಪ್ರಿಯತನುಜನೊಸೆ 
ದಿರ್ದಾಗಳ" ಕೊಂಡುಂ ಮಡಗಿಡು ಭತ್ತಮ ಮಂಡಲದೊಳ್‌ ಪಡೆಯ 
ಲಾಜರೆಂದರ್‌ ಗಾರ್ಗ್ಯರ' (ಅಟ್ಟು. ೦೨-೪೩)- [ಸಂ.] 

ಮಂಡಲಸೇವೆ (ನಾ). ೧: ಯಾವುದಾದರೂ ದೇವತೆಯ ಪ್ರೀತ್ಯರ್ಥ 
ವಾಗಿ ಕೈಗೊಳ್ಳು: ವ ನಲವತ್ತೆಂಟು ದಿನಗಳ ಪೂಜೆ.-ಉಪಾಸನೆ : 
ಹಿರಿಯರು ಹೇಳಿದಂತೆ ಮಂಡಲಸೇವೆ ಮಾಡಿದ ಮೇಲೆ ಅವಳ ೭ಷ್ಟದೆಲ್ಲ 


೬೮:0 


46 


ಮಂಡಲಿ 


ಪರಿಹಾರವಾಯಿತು (ಟೂ). ೨. ಕರಾವಳಿಯಲ್ಲಿ ಆಚರಿಸುವ ವಿಶಿಷ್ಟ 
ರೀತಿಯ ನಾಗಪೂಜೆ: ನಾಗನ ಪ್ರೀತಿಗಾಗಿ ದಕ್ಷಿಣಕನ್ನಡಜಿಲ್ಲೆಯ 


ಉಡುಪಿ: ಕಾರ್ಕಳೆ, ಕುಂದಾಪುರ ಮತ್ತು ಪುತ್ತೂರು ತಾಲ್ಲೂರಗಳಲ್ಲಿ 
'ನಾಗಮಂಡಲ' ವೆಂಬ ಸೇವೆಯು ನಡೆಸಲ್ಪಡುತ್ತದೆ. (ವ್ಯವಹಾರದಲ್ಲಿ 


ಇದನ್ನು ಮಂಡಲಸೇವೆ ಅನ್ನುತ್ತಾರೆ) (ತಳುಣ. 380): "ನುಗಮಂಡಲ' 
ಪರಾ [ಮಂಡಲ + ಸೇವೆ] 

ಮಂಡಲಸ್ವಸ್ತಿಕ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು ; 
p `ಚತುರಸ್ರಹಸ್ತವನ್ನು ಮಾಡಿ ಉದ್ದೇಷ್ಟನ ಮಾಡುತ್ತ ಕೈಗಳನ್ನು 
ನೀಡುವಾಗಲೇ ವಿಚೃವಚಾರಿಯನ್ನು ಮಾಡಿದ ಊರ್ಧ್ವಮಂಡಲ 
ಹಸ್ತದಿಂದ ಸುತ್ತಿಸುತ್ತ.ಕೈಗಳನ್ನು ಸ್ವಸ್ತಿಕದಂತೆ ಹಿಡಿಯುವುದು '' 


(ಉಸ್ಮರಂ, ೨೦6 ಗರ್ಮಾಸುವಾರ);/ ತಲಪುಪ್ಪೆಪ್ಪಟ, ಲೀನ. ವಿವರ್ತಿತ, 
ಪಲಿಶೋರು, ಮಂಡಲಸ್ವಸ್ತಿಕ . . . ಗಂಗಾವತರಣ- ಈ ನೂಜ್‌್‌ಂಟು 
ಕರಣಂಗಳ್‌ (ರಾತ್ಮರಾ- ೪-೪3 ನ). [ಸಂ.] 


ಮಂಡಲಾಗ್ರ, ಮಂಡಳಾಗ್ರ (ನಾ). ೧. ತುದಿಯಲ್ಲಿ ಬಾಗಿರುವ ಕತ್ತಿ : 
*ನಿಸ್ಕ್ರಿಶಃ ಎ... ಮಂಡಲಾಗ್ರಂ - ಈ ೧೦ ಅಡಾಯುಧಂ `' 
(ತರಾಯು- ೭6-೩೦6): ಮತ್ತೊರ್ವನತ್ತುಗ್ರಮಂಡಲಾ[ಉ೫. ಳಾ]ಗ್ರವಂನ 
ನುಗೆಯ್ದು ವೀರಗ್ರಹಗ್ರಸ್ತನಾಗಿ (ಶಂಶಶಾ- 00-90 5); ಪ್ರಭಾಮಂಡಲನ 
ಮಂಡಲಾಗ್ರಮಂ ಚಂದ್ರಹಾಸಪ್ರಭಾಮಂಡಲದಿಂ ಹತಪ್ರಭಾಮಂಡಲಂ 
ಮಾಡಲುಂ (ಶಕಾರ. ೦೩-೦೬೩ 5). ೨. ಗದಾಯುದ್ಧ ಹಾಗೂ 
ದ್ವಂದ್ವಯುದ್ಧಗಳಲ್ಲಿ ಅನುಸರಿಸುವ ಒಂದು ಬಗೆಯ ವರಸೆ, - 
ಪಟ್ಟು: ಆಲೀಢ ಪ್ರತ್ಯಾಲೀಢ ಸಮಹಪಾದ ವೈಷ್ಣವ ಮಂಡಲಾಗ್ರಮುಮೆಂಬ 
ಪಂಚವಿಧಸ್ವಾನಕೃತಂಗಳೊಳಂ “ನಿಂದು (ಗರಯ. 6-0 ಐ). 
ಮಂಡಳಾಗ್ರ : ೧. ಕದನಮಹೇಶ್ವರಂ ಪ್ರಚಣ್ಮಮಣ್ಣಳಗ್ರಮಣ್ಣಿತ 
ದೋರ್ದ್ವಣ್ಣಂ (೫992. ೫೫, ೪೭-೨೨; 1074). [ಸಂ.] 

ವಂಂಡಲಾಧಿಪ (ನಾ). ೧. ರಾಜ ; ದೊರೆ ; ಬಸವನಾ ಮಂಡಲುಧಿಪ 
ನೋಲಗದೊಳೊಲವಿಂದ ಕುಳ್ಳಿರ್ದು (೧೫4. 9-0). ೨. ಪ್ರಾಂತ್ಯದ 
ಒಡೆಯ. [ಸಂ.] 

ಮಂಡಲಾಧಿಪತಿ (ನಾ). - ಮಂಡಲಾಧಿಪ ವ: ಮುಂದೆ ಬಂದ 
ರಕ್ಕಸತಂಗಡಿ ಅನಾಹುತಕ್ಕೆ ಮಂಡಲಾಧಿಪತಿಗಳ ವೈಮನಸ್ಯ ನಾದಿ 
ಯಾಯಿತು (ಕಂಕೋ- 1. or) [xo.] 

ಮಂಡಲಾಧೀಶ (ನೂ). = ಮಂಡಲಾಧಿಪ ೨ 
ಮಂಡಲಾಧೀಶರಿಂ ... ವಿರ್ವಂಭರೋರ್ವೀಶ್ವರನರಸುಗೆಯುತ್ತಿರ್ಪಂ 
(ಕುಸುಪ. ೩-೨೨)... [ಸಂ] 

ಮಂಡಲಿ, ಮಂಡಳಿ (ನಾ). ೧. ಸುತ್ತು; ವರ್ತುಲ; ವಲಯ. 
೨. ದುಂಡಾದ ಚಲನೆ; ಚಕ್ರಾಕಾರವಾಗಿ ತಿರುಗುವುದು. ೩. ಗುಂಪು; 
ಸಮೂಹ : « ಮಂಡಲಿಗೊಳ್‌ ` ಪರಾ. ೪. ಯಾವುದಾದರೊಂದು 
ಉದ್ದೇಶಕ್ಕಾಗಿ ರಚಿತವಾದ ಅಧಿಕಾರಿಗಳ ಸಮಿತಿ, ಸಂಸ್ಥೆ 
ವಯಂತಾದಂವು : ಮಂಡಲಿಯಲ್ಲಿದ್ದವರಿಗೆಲ್ಲರಿಗೂ ಅವನನ್ನು ಕಂಡರೆ 
ಬೇಸರ (೫೩6. ೩೦೪). ಮೆಂಡಳ್ಳಿ : ೩. ಆಗಳನೇಕ ಮಖೂರ್ಧಾಭಿಷಿಸ್ತ 
ಮಂಡರಿಕ ಮಂಡಳೀಪರಿವೃತನಾಗಿ ಪದ್ಮರಂಜನಾ ರಾಜವಿದ್ಯಾ 
ವಿಳುಸನಂ . . . ಕಲ್ಯುಣಪೀಠನಿಷ್ಠಿತನಂ ಮಾಡಿ (ಛೃತ್ನತಿ. ೪-60) ; 
ಗಿಳಿಯೊಡನೋದಿಯೋದಿ ನುಡಿಗಲ್ಲು ಮದಾಲಸರಾಜಹಂಸಮಂಡಳಿಯೊಡ 
ನಾಡಿಯಾಡಿ ನಡೆಗಲ್ತೂ (ಕಮರ. ೦೯೩ ಶ್ರಯೋ) ; ಪಾಂಡುರಂಗನ ಭಕ್ತರಂ 
ಭೂಮಂಡಲದೊಳಗೆ ಸುಳಿದ ಜಂಗಮಮಂಡಳಿಗಳಂ £ರಸಿದರು ಪಡಿ 
ಹಾಜರಂ ಕಳುಹಿ (ಏಿಸಫ್ರು- ೪-8)... ೪. ರಾಜನಿಗೆ ಸಲಹೆನೀಡುವ 


; ಒಲಗಿಸುವ ನೈಪರಿಂ 


ಮಂಡಲಿ 


£ ಸಂಸ್ಕೃತದಲ್ಲಿ ಸುಮಾನ್ಯವಾಗಿ ` ಮಂಡಲ ಶಬ್ದಕ್ಕೆ "ಈ ' 
ಎಂಬ ಸ್ತ್ರೀವಾಚಕಪ್ರತ್ಯಯವು ಸೇರಿದಾಗ ಈ ಎಲ್ಲ ಅರ್ಥಗಳೂ 
ಬರುತ್ತವೆ. [ಸಂ. ಮಂಡಲೀ] 
ಮಂಡಲ್ಕಿ, ಮಂಡಳ್ಳಿ (ನಾ). ೧- ಸುತ್ತುಹಾಕುವುದು ; ಬಳಸುವುದು. 
ವಿ. ವರ್ತುಲಾಕಾರವಾಗಿ ಬರುವ ಗಾಳಿ; ಸುಂಟರಗಾಳಿ. ೩. ಹಾವು. 
೪. ಮೈಮೇಲೆ ಗುಂಡನೆಯ ಚಿಹ್ನೆಗಳುಳ್ಳೆ ಒಂದು ಬಗೆಯ 
ವಿಷಸರ್ಪ. ೫. (ಇಲಿಯನ್ನು ಹಿಡಿಯಲು ಹೊಂಚುಹಾಃ ತ್ತಿರುವ) 
ಬೆಕ್ಕು : “ ಜಾಡಕಃ, ಗಾತ್ರಸಂಕೋಬೇ, ಮಂಡಲೀ--ಈ ೩ ಇಲಿಯಂ 
ಹಿಡಿಯಲನುಗೆಯ್ತ ಬೆಕ್ಕು” (ಇರಾಯು- 90-೮4). ೬. ಗೋಸುಂಬೆ. 
೭. ನಾಯಿ. ೮. ಅಲದ ಮರ. ೯. ಒಂದು ಪ್ರದೇಶವನ್ನು 
ಆಳುವುದು: " ಮಂಡಲಿನಾಡುಸಾಸಿರ ` ಪರಾ. ೧೦. ಪಾ ಪಂತ 
ವನ್ನು ಆಳುವವನು. ೧೧. ಸೂರ್ಯ. ೧೨, (?) : ಸಂತಸದಿ ಕೇಳಿ 
ಮುನಿವರರೆಲ್ಲ ಮಾನದರೊಳಿಂತು ಲಕ್ಷಣಂಗಳೆ ತಿಳಿದು ಬೆಲೆಯ ಮಾಳ್ವ 
ಸಂತವನು ಮಂಡಲಿಯು ಪೆಸರಾದುದಾತಂಗೆ (6ಕ್ಕಕಾ. ೩-3)- ಮಂಡಳ್ಳಿ: 
ಪಿ. “ವಾತೈ ಮಂಡಳಿಯೆನಲು ಸುಚಿಕದಾನಿಲಂ '' (6ಗಣ. 0೩-೦೦). 
[ಸಂ. ಮಂಡಲಿನ್‌) 
ಮಂಡಲಿಕ, ಮಂಡಳಿಕ (ನಾ). ಸಾಮಾನ್ಯವಾಗಿ ಈಗಿನ ಒಂದು 
ಜಿಲ್ಲೆಯಷ್ಟು ವಿಸ್ತಾರವಾದ ದೇಶಭಾಗದ ಒಡೆಯ ; ಮಾಂಡಲಿಕ ; 
ಸಾಮಂತ; *'ಮಧ್ಯಮಂ ಮಂಡಲೇಶಂ ಮಂಡಲಿಕನೆನಿಕ್ಕುಂ'' (ನಗಣ. 
೬6-0) ; ಅತಿಪ್ರಚಂಡಮಂಡಲಿ[ ಉಕಾ ೪ ]ಕಮೆಹಾಸಾಮಂತಮಂತ್ರಿ 
ಪ್ರಧಾನಪುರೋಹಿತಾಂತರ್ಪಂಶಿಕಾದಿಪರಿವಾರಪರಿವೃತಂ ಎ ೬ ಒಡ್ಡೋಲ 
ಗಂಗೊಟ್ಟಿರೆ (ಆಂಫ. 3-3 ನ); ಮನ್ನೆಯ ಮಂಡಲಿಕರುಗಳು ಪೊಡವೀಶಗೆ 
ಕೈಯ ಮುಗಿದು ಎಡಬಲವನು ಸಾರಿರಲು (ಕತ. 0೧-0೨೬). 
ಮಂಡಳಿಕ : ""ಮಧ್ಯಮಃ, ಮಂಡಳೇಶ್ವರಃ ೨. ಈ ೨ ಮಂಡಳಿಕಂ" 
(ಇಯು. ೭೦-೨೬೮); ಆ ಪೊಟಲನಾಳ್ವಂ . - , ಸ್ತಿಮಿತಸಾಗರಂ ಮಂಡಳಿಕಂ 
(80ಫ. 0-೭೭); ಮಂಡಳಿಕ ಮನ್ನೆಯರಾಂಪರೇ ಚತುರಂಗಪದಹತಿಗೆ 
(ಕುವ್ಮಾಸ. 8-೩). 
ಮಂಡಳಿಕಕಂಠೀರವ ಇ ಸಾಮಂತರಾಜರಿಗೆ ಸಿಂಹದಂತಿರುವವನು ; 
ಒಂದು ಜಿ ಮಣ್ಣಳಿಕೇಣ್ಣೀರವಂ ಪರಚಕ್ರಭೈರವಂ ರಾಯದಣ್ಣ 


ದುಃ 


ಗೋಪಾಳಂ (8199. xx, 10). ಮಂಡಳಿಕಚೂಡಾಮಣಿ = 
ಸಾಮಂತರಲ್ಲಿ  ಶಿರೋಭೂಷಣಪ್ರಾಯನಾದವನು; ಒಂದು 
ಬಿರುದು: ಇಬ್ದವಂಶಾಂಬರೆದ್ಯುವುಣಿ'  ಮಣ್ಮಳಿಕಚೂಡಾಮಣಿ 


(೬5-೫11. ಕಾ, 10-381 1040): ಮಂಡಳಕತ್ರಿಣೇತ್ರ ಎ ಸಾಮಂತರಾಜರಲ್ಲಿ 
ಪರಮೇಶ್ವರನಂತಿರುಖವನು; ಒಂದು ಬಿರುದು: ಪರಮಣ್ಮಳೀರ್ಕ್ಯಳ 
ನಮ್ಮ ನೀವು ಇ ಯೋಳಿಗೆ ನಿಮ್ಮ ಪಸ್ಟಲೆಗಳಂ ಬರಲೀಯದೆ ಕಣ್ಣು 
ಬುಲ್ಟುದೇಳೋಳಿಯಳೆಂಬಿನಂ ನೆಗಟ್ದುದೊಟ್ಟಜಿ ಮಣ್ಣಳಿಂತ್ರಿಣೇತ್ರ 
(9. 31 (1). ೬5-60; 934). ಮಂಡಳಿಕಛೈರವ-- ಸಾಮಂತರಲ್ಲಿ ಭೈರವ 
ನಂತಿರುವವನು ; ಒಂದು ಬಿರುದು: ವಿಕ್ರಾನ್ತೇಣ್ಣೀರವಂ ಮಣ್ಣಳಿಕ 
ಭೈರವಂ ಶರಣಾಗತವೆಬ್ರಪಂಜರ೦ (4994. xx. 90-00; 1056). 
ಮಂಡಳಿಕಮುಖದರ್ಪಣ ಸಾಮಂತರಾಜರಿಗೆ ಕನ್ನಡಿಯಂತಿರು 
ವವನು; ಒಂದು ಬಿರುದು: ವಿಬುಧಸನ್ತರ್ಪಣಂ ಮಣ್ಣಳಿಕಮುಖ 
ದರ್ಪ್ಪ್ವಣನರಿಮಣ್ಮಳಿಕಗಜಕಂಠೀರವಂ (82. 1%, 90-೬; 11 ನೆಯ ತತ). 
ಮಂಡಳಿಕವೃಹಭಶಂಕರ ಎ ಸಾಮಂತರೆಂಬ ಎತ್ತುಗಳಿಗೆ ಶಿವನಂತಿರು 
ವವನು; ಒಂದು ಬಿರುದು: ಗಣ್ಮರ ಗಣ್ಣಂ ಗಣ್ಡಭೇರುಣ್ಣಂ 
ಮೂಲುರಾಯಾಸ್ಕಾನಕಲಿ *ಕವೃಷಭೆರಂಕರಂ (42.1v ೪0-೪; 
ಸಕೆಯ ತತ). ಜಂ.) 


೬೮೨೨ 


40 


ಮಂಡಲೇಶ್ವರ 


ಮಂಡಲಿನಾಡುಸಾಸಿರ (ನಾ). ಒಂದು ಆಡಳಿತಕ್ಕೆ ಒಳಗಾದ ಪ್ರದೇಶ: 


ಲಿನಾಡುಸಾಸಿರಮುಮನಾಳೆ (21. vir. ೬0. ೨9೨೬ ; 9). 
[ಮಂಡಲಿ - ನಾಡು 4 ಸಾಸಿರ] 

ಮಂಡಲಿಸು, ಮಂಡಳಿಸು (ಕ್ರಿ). ೧. ಚಕ್ರಾಕಾರವಾಗಿ ಸುತ್ತು.- 
ತಿರುಗು: ಕಿರುವಕ್ಕಿ ಹೊರಹೊಮ್ಮಿ ಚಿಲಿಮಿಲಿಸುತಿರೆ, ಹದ್ದು 
ಮಂಡಲಿಸುತಿರೆ (ನ ಣಂ ೪-೨೬). ೨, ಗುಂಪಾಗಿ ಸೇರು ; ಒಟ್ಟಾಗಿ 
ಕೂಡು: ಮಂಡಲಿ[ಕಾ8೩- ೪]೩ರ್ದ ಖೇಚರಸಮೂಹದ ಮಧ್ಯ 
ದೊಳಿರ್ದು ದೂರದಿಂ... ಕಂಡನಣುವ್ರತಪ್ರಕರಪಾಲಕನಂ (ತಂದ್ರಪು, 
೬-6); ನೆತ್ತಿಯೊಳ್‌ ಪಾಜುವ ಗಿಳಿವಿಂಡು ಪಟ್ಟಿಯ ಸತ್ತಿಗೆಯಂತೆ 
ವಂಂಡಲಿಸೆ (ಕೋತತ, ಮಂಡಳಿಸು: ೨. ನೀರ್ವನಿಯಂ 
ಸುರಿವಂಬುದಾಳಿ ಮಂಡಳಿಸಿದ ಮೇಘಕಲಮೆನೆ ಕಣ್ಣೆಸೆದಂ ನೃಪರೂಪ 


೨-೪೩) 


ಚಂದ್ರಮಂ (ಇದೂ: ೩೮೯); ಕೊಡೆವಿಡಿದಂತೆ ಮಂಡಳಿಸೆ ಮೇಲೆ ಕಿರೀಟ 
ಮರೀಚಿ . . - ಕುಂಡಳಮಂಡಿತನೇಂ ವಿಳುಸಮಂ ಪಡೆದನೊ (ಹಣನ. 
೪-0); . ಕಲಕಪಲ್ಲದಚೌಕದಲಿ ಮಂಡಳಿಸಿದವು ಸತ್ತಿಗೆಗಳು (ಕುನ್ಮಾಲ್ರೋ, 
೬-೨); ಬಂಡುಣಲೆಂದು ತಂಡತುಡದಿಂ ಮಂಡಳಿಸಿ ಮುಯ್ಯೋರಡಿಗಳ* 
ಬಂದೆಜಗುಗುಂ (ನಕ್ಕ: ೯-0). ೩. ಸುತ್ತುಗಟ್ಟು ; ಆವರಿಸು; ಬಳಸು: 
ಮಂಡಳಿಸಿ ಮುರಿದೇಳ್ವ ವಹ್ನಿಯ ತುಂಡದಲಿ ತಳಿತೊಗೆದವಂಬರ 
ಮಂಡಲದ ವಳಯದಲಿ ವಿಲಯಶಿಖಾಗ್ನಿಕಣದಂತೆ (ಕರಣ. 3-6-0). 
೪. ಸುರುಳಿಸುತ್ತಿಕೊಳ್ಳು ; ಇರಿಕೆ ಹಾಕಿಕೊಳ್ಳು ; ಪೆಡೆಯ ಮೊದಲ್ಲೆ 


ತಂದಡರೆ ಮಂಡಳಿಸಿತ್ತಹಿ ಶೇಷಕಾಯಮಂ (ತಂತ್ರಫು, ೯-60), 
[ಮಂಡಲ -- - ಇಸ್ಕು) 
ಮಂಡಲೀಕ, ಮುಂಡಳೀಕ (ನಾ). ಇ ಮಂಡಲಿಕ ; ಕುಡಿಯರ 


ವಲ್ಲಭನುಜಿ ಮಂಡಲೀಕಪದಮಂ ಪಡೆದಂ (ಎ2. 11, 
ಮಂಡಲೀಕರ ಶಿರವ ಶೀಳಿದ ಗೆಲವ ತೆಗೆ... ಎನುತ ತೆಗೆದೆಚ್ಚರು 
ಮಹಾರಥರು (ಕುಚರ್ರೋ. ಶಂ. ೨6). ಮಂಡಳಿಸಕ ; ಬಾಳೆವುಮಂಡಳೀಕ 
ತಾಂ ಪಡೆದನಪಾರಶೌರ್ಯ್ಯಮಹಿಮೋನ್ನತಿಯಂ ವಸುಧಾತಳುಗ್ರದೊಳು. 
(ಎಕ. VI. ಸಾಗರ, ೧೫-೩೪ ; 1318), 
[ಇ ಮಂಡಲಿಕ] 
ಮಂಡಲೆಸಾಯಿರನವಿಷ(ನಾ). ಒಂದು ಆಡಳಿತಕ್ಕೆ ಒಳಪಟ್ಟ ಪ್ರದೇಶ 
ಮಣ್ಣಲೆಸಾಯಿರನಾಡ ತುಜುಗೊಳಲ್‌ ತೆರಳ್ಳು ಸತ್ತಂ (ಬಂ. ೦೩೩, 
[NY 9%). [ಆ ಮಂಡಲಿ 4 ಸಾಯಿರ (« ಸಾಸಿರ) + ನಾಡು] 
ಮಂಡಲೇಶ (ನಾ). ೧. ಎ ಮಂಡಲಿಕ; “ಮಂಡಲೇಶಂ ಮಂಡಲಿಕ 
ನೆನಿಕ್ಕುಂ” (ಖುಂಗರಾ- ೩6-ಂ)- ೨, ಎ ಮಂಡಲಾಧಿಪ ೧ : ಮಂಡಲೇರ 
ನುದೃಟೇಂದ್ರನಿಟ್ಟ ಶೂಲವೈದೆ ವಖಂಕೊಂಡು ನಾಟಿ ವಕ್ಷಮಂ ಸುಶಕ್ತಿ 
ಯುಕ್ತನಾಗಿಯುಂ ಚಂಡಶಕ್ತಿಹೀನನಾಗಿ ಕೂಡೆ ` ನಿರ್ಜರಾರಿ ಕೆ ಕೈಕೊಂಡು 
ಪುಲ್ಲೆಯಂದದಿಂದೆ ಕೂರ್ತು ಪೋದನದ್ಭುತಂ (ಉದ್ಮರಿ. 9-006), 
[ಸಂ.] 
ಮಂಡಲೇಶ್ವರ, ಮಂಡಳೇಶ್ವರ (ನಾ), ಇ ಮಂಡಲಾಧಿಪ ೨: 
ಮಹೋನ್ನತಿವೆತ್ತ ಮಣ್ಣಲೇಶ್ವರ ನಡೆಗೋಣ್ಟೆ ಸಾಯ್ಕನ ಕುಮಾರೇನಗ್ಗದ 
ಮಲ್ಲಿನುಥನಂ ಪರಬಲಧೀರನೆನ್ನೊಲಿದು ಮನ್ನಿಸುವಂ (ಸಕ. ೫1, ತತ್ರದು- 
೨-೦೪; 1355) ; ಮಂಡಲೇಶ್ವರ ನಿನಗೆ ಕೊಡುವೆನಖಂಡಿತಾಭಿಮತಂಗಳಂ 
(ಜಸಫು- ೨೭-೩೩) ; ರಾಯರಾವುತ ಮನ್ನೆಯರಿಂ ಮಂತ್ರಿ ಮಂಡಲೇಶ್ವರ 
ರಿಂದೊಡ್ಡೋಲಗಂಗೊಟ್ಟು (ಜಮ್ಮೂರ, ೨-೩೩ ನ). 'ಮಂಡಳೇಶ, ಶ್ವರ: 
*`ಮಧ್ಯಮಃ, ಮಂಡಳೇಶ್ವರ ೬ ಈ ೨ ಮಂಡಳಿಕಂ” (ಹಾಯ. 
೩೦-೨೬6) ನಶ್ವರ ಮಂಡಳೇಶ್ವರಂ ಬೆಸಸೆ ನೆಗಟ್ಟ ಕವಿ ಕವಿರತ್ನಂ 
[ee 


30೬-೦0; 1087) ; 


ಚ। 


(ತಪು. ೦3-೪೫). 


ಮಂಡವ 


ಮಂಡವ "ಮಂಟಪ' ನೋ. 

ಮಂಡವಳ್ಳಿ (ನಾ). ವಧೂವರರ ತಲೆಗೆ ಸಂಪ್ರದಾಯಬದ್ಧವಾಗಿ 
ತೊಡಿಸುವ ಹೂವು. ಮುತ್ತು ಮುಂತಾದುವುಗಳ ಅಲಂಕಾರಸಾಧನ : 
ಸರೋಜಳಿಗೆ ಮುತ್ತಿನ ಮಂಡವಳ್ಳಿಯನ್ನು ಕಟ್ಟಿ . - - ಶೃಂಗರಿಸಿದರು 
(೫೩೦%: ೪6). [ ಎ ಮರಾ. ಮಂಡವಳೀ, ಮಂಡಾವಳ, ಮುಂಡಾವಳೆ, 
ಮುಂಡಾವಳೀ) 

ಮಂಡವಿಗೆ (ನಾ). ೧: ಸ: 
ನಿವಾಸಂಗಳಿಂದಂ - - ,ಅಂದಂಬಡೆದ ಫೊಜಿವೀಡಂ ಸೋಮಾನ್ವಯಪ್ರದೀಪಂ 
ಪುಗುವಾಗಳ್‌ (ಕಾಂತಿಳ್ರು- ೦೦-೦೪೬ ಈ) ; ಪವಳದ ಕಂಬಂ ಪಳಿಕಿನೆಸೆವ 
ತೊಲೆ ಮುದ ಮತ್ತವಾರಣಂ ಮುತ್ತಿನ ಮಂಡವಿಗೆ (ಸುಕುಮಾ. ೧೦-೪೫): 
ರಾಯನರಮನೆ ಮಂಡವಿಗೆ ಗುಡಿ ಲಾಯ ಚವುಕಿಗೆ ನಿಖಿಳಭವನನಿಕಾಯವನು 


ಡಿಗಳ ಹಂತಿಯಲಿ (ಕುವ್ಮಾಗ. 9-0)... ೨: ಮೆರ 
ಪಣಿಗೆ, ಉತ್ಸವ ಮೊದಲಾದ ಸಂದರ್ಭಗಳಲ್ಲಿ ಉತ್ಸವಮೂರ್ತಿ 


ಡಿಯುವ ಚತುಷ್ಕೋಣಾಕಾರದ 

ಮೇಲ್ಯಟ್ಟು $ ವಿತಾನ; ಸಂಪತ್ತಿನ ಬಿತ್ತರದೆತ್ತಿದ ಮುತ್ತಿನ 

ಮಂಂಡವಿಗೆ ನೆಗಳೊಳೆಲ್ಲಂ (ತುಶಶಾ- ೩-3) : ಬಿತ್ತರದಿಂ 

ಬೆಳ್ತಿಂಗಳೆ ಬಿತ್ತೆನೆ ತೊಳತೊಳೆಗೆ ತೊಳಪ ತಾರಗೆಯಿಂ ತಾಳ್ವಿತ್ತದು 

ಮದನಂಗೆತ್ತಿದ ಮುತ್ತಿನ ಮಂಡವಿಗೆ: 

೧೦-೮೪). [ಇ ಸಂ. ಮಂಡಪಿಕಾ] 

ಡವಿಗೆಬಲೆ (ನಂ). ಒಂದು ಬಗೆಯ ಬಲೆ: ಹಿಂಡುವಲೆಗಳ 
ಮಯಣದಂಟಿನ ಮಂಡವಿಗೆಬಲೆ[ಣ೫. ಮಂಡವಿಗೆವಲೆ]ಗಳ ಕಿರಾತರು 
ಕಿದಜ್‌ತಗಲದಲಿ (ಕುವ್ಮಾಅ. ೦೩-೨) [ಮುಂಡವಿಗೆ? - ಬಲೆ] 

ಮಂಡಸೀಗೆ. ಮಂಡೆಸೀಗೆ (ನಾ): ಒಂದು ಬಗೆಯ ಮುಳ್ಳಿನ ಬಳ್ಳಿ : 
ಮಂಡಸೀಗೆಯಾ ತುಜೀತಮೆನಿಪ್ಪ ಪಾಪಟೆಯ ಸದ್ಮಳಮಂ ಬೆರಸುತ್ತುಂ 
(6ನುರ- 0೬-೭೦). ಮಂಡೆಸೀಗೆ : ಮಂಡೆಸೀಗೆ ಹೇರಿಜೆಯೆಲಚಿ ತಂಡಸಿ 
ಮುಳ್ಳುಬೇಲಿಗಳ್‌ ಸೇರಿ ಮುಟ್ಟಿ ಹುವಾಗಸವನು (ಕಂ 0೮-೩೩) - 

[ಮಂಡ? -- ಸೀಗೆ] 

ಮಂಡಹಾರಕ (ನಾ). ಮದ್ಯವನ್ನು ಬಟ್ಟೆ ಇಳಿಸುವವನು : ಸಾರಾಯಿ 
ಮಾಡುವವನು: ``ಶೌಂಡಿಕ, ಮಂಡಹಾರಕಃ -- ೨ ಹೆಂಡಾ 
ಮಾಡುವವನ ಹೆಸರುಗಳು" " (ಸಿರ್ಕಾಂತಿ- ೩೦೦). [ಸಂ. 

ಮಂಡಳ 'ಮಂಡಲ' ನೋ. 

ಮಂಡಳಮಾರಿ (ನಾ). ಒಂದು ಬಗೆಯ ವನಸ್ಪತಿ : ಬೆಳುಹೂಲಿಯ 
ಬೇರಂ ಮಂಡಳಮೂರಿಯ ಬೇರನಕ್ಕೆ ಪುಳಿಯಿಂದರೆದಾ/ ಖಳಸರ್ಪ 
ಕಾಡಿದೆಡೆಗಾಗಳೆ ಪೂಸಲ್‌ ನಿರ್ವಿಷಂ (ಕುರ: 6-03). "ಮಂಗಮೂರಿ' 
ಪರಾ. [?] 

ಮಂಡಳಾಂಕ (ನಾ). ೧. ಬಿಂಬದಲ್ಲಿ ಕಪ್ಪುಮಚ್ಚೆಯಂಳ್ಳವನು : 
ಚುದ್ರ, ೨. ಗ್ರಹಣಸಮಯದಲ್ಲಿ ತನ್ನ ಸುತ್ತಲೂ ನೆರಳುಳ್ಳವನು: 
ಸೂರ್ಯ. ೧. ೨ : ವರೆಮಂಡಳಾಂಕನೀ ಹಿಮಕರನೆಸೆದಪನಾ 
ದನೇಶನೆನೆ ನೋಡರಸಾ (ಉಕ. 0೦-೬). ಹ. ಯಾವುದಾದರೂ 
ಅಪಾರದರ್ಶಕ ವಸ್ತುವಿನ ಸುತ್ತಲೂ ಕಂಡುಬರುವ ನೆರಳಿನಂತಹ 


ಮೊದಲಾದುವುಗಳ ಮೇಲೆ ಎ. 


A 
ಹೊ 


ಮಂ ಗಗನತಳಂ (ಕಾರ್ಕಳ. 


ಭಾಗ. [ಸಂ. ಮಂಡಲಾಂಕ] 
ಮಂಡಳಾಗ್ರ 'ಮಂಡಲುಗ್ರ' ನೋ. 
ಮಂಡಳಿ, 'ಮಂಡಲ್ಕಿ' ನೋ. 
ಮಂಡಳಿ "ಮಂಡಲ್ಲಿ' ನೋ. 
ಮಂಡಳಿಕ "ಮುಂಡಲಿಕ' ನೋ. 


ಮಂಡಳಿಗೊಳ್‌ (ಕ್ರ). ಗುಂಪುಗೂಡು ; ಒಟ್ಟಾಗು : ಮಂಡಳಿಗೊಂಡು| 


0. 


40 


46 


ಮಂಡ್ಕಿ 


ಸಿಂಪಿಸುವ ನಂಕುಮವಾರಿಯ ಚಿಂಚಗೆಂಚು ಕೈಕೊಂಡು (6ರಂಥು- ೩-೩೦) ; 
ಈತಗೇಕೀ ಮುಃಕೃತ್ಯವು ಮೊನೆಕೊಂಡುದು ವಿಸ್ಮಯವೆನುತ ಮಂಡಳಿ 
ಗೊಂಡು ಮುಖುಗುತಿರಲು (ಶ್ರಕಂಃ. ೨-೦೩೩) ; 'ವಂಂಡಳಿ' [ಕಾಕಾಂ- ಲಿ] 
ಗೊಂಡಾಗಳ್‌ ಮರಾಳಾವಳಿ ನಗದ ಬಿಲದ್ವಾರದಿಂದೇಳ್ದುದು (೧8. ೬-೨). 


ಮಂಡಳಿ, ( ಇ ಮಂಡಲಿ ) 4 ಕೊಳ್‌] 
ಮಂಡಳಿಸು 'ಮೆಂಡಲಿಸು ` ನೋ. 
ಮಂಡಳೀಕ "ಮಂಡಲೀಕ ` ನೋ. 


ಮಂಡಳೇಶ್ವರ “ಮಂಡಲೇಶ್ವರ” ನೋ. 

ಮಂಡಿ, (ನಾ). ೧. ತೊಡೆ ಮತ್ತು ಕಣಕಾಲಿನ ಮಧ್ಯದ ಕೀಲು, - 
ಸಂಧಿ : ತಿವಿದು ಕಡುಪಿಂ ಕೆಡೆಪಿ ಕೊಪ್ಪರೆದೊಳ್‌ ಕುಮ್ಮಿ ಮಂಡಿಯೊಳ್‌ 
ಮಿದಿದು (106. 3-008 ನ) ; ಅನರು ಮಂಡಿಯಿಂದ ಮೇಲೆ ದಟ್ಟಿ 
ಸುತ್ತುತ್ತಿದ್ದರು (ಕಲತ. ೬) ; ಮಂಡಿ ಹಾಕಿ ಕೂತರೆ ಮಂಡಿಗೆ 
ಬಡಿಸ್ಕಾರೆ ? (ಗಾಲಿ. ೨. ಮೊಳಕಾಲು; ಜಾನು: ಬಲಿದು 
ಮುಡಿಯನೂಜ ಕೆನ್ನೆಗೆ ಸೆಳೆದು ಮುಷ್ಟಿಯ ಪಾರ್ಥನಹಿತನ ತಲೆಯ 
ನೆಚ್ಚನು (ಕುನ್ಮಾಕ್ರೋ- 09-30); ಮಿಡುಕು ಕಂಠದೊಳಾಯ್ತು ಮಂಡಿಯ 
ಪಡಿಯ ಪದಪದ್ಧತಿಗೆ ಫಣ್‌ಪನ ಹೆಡೆ ನಿಖ್‌ಲುನಿಟಿಲೆಂದುದ (ಕೊರಣ. 
೪-1-೪). ೩. ಮಲ್ಲಗಾಳಗ. ಕತ್ತಿವರಸೆ, ಬಾಣಪ್ರಯೋಗ ಮುಂತಾದ 


ಸಂದರ್ಭಗಳಲ್ಲಿ ಮೊಳಕಾಲನ್ನೂರಿ ಕುಳಿತುಕೊಳ್ಳುವ ಒಂದು ಭಂಗಿ; 
“ಕಳಾಸ ಚಾಳೆಯ ಮಂಡಿ ಸೀರಣು ಪಜ್ಜೆಯಕ್ಕುಂ" (ಮುಂಗರಾ, ೪8-೩೮); 
ಆಯತ ಮಂಡಿ ದುವಾಡವೆಕ್ಕಸರವಿಸರದುಲ್ಲಾಸ ದುಸ್ಸರಚವ್ವಡಿ ... . 
ಚಟಿಯೆಂಬ ಚತುರಠಾಣದ ತರಹರದೊಳು ಹಲಗೆಯ ಮಗ್ಗುಲೊಳು 
ಖಡ್ಗಮಂ ಜಡಿದರು (ಸೀನಂಕ. 5-09) ; ಕಕ್ಕಡ ಪರಶು ಖಂಡೆಯ 
ದಮೆಖ ಮಂಡಿಯ ತೆಶಳದುಂತಶು ಘಖುಗುಣನ : ರಥದೆರಡುಪಕ್ಕದಲಿ 
(ಉಳ ೨9೩); ಭ್ರಮಣದಲ್ಲಿ ಮೊಳಕಾಲಿನೊಡನೆಯೆದೆಯ 
ಕೂಡಿಸುವುದು ಯಾವುದು ಸಾಧನೆಯಲ್ಲಿ ಬೇರೆ ಉಂಟು ಅದರ ಹೆಸರು 
ಮಂಡಿಯಂಬುದು (6ಕ್ಕಟ- ೫-೨೭). ೪. ವಾತದಿಂದ ಮೊಳಕಾಲು 
ಹಿಡಿದುಕೊಳ್ಳುವ ಒಂದು ಬಗೆಯ ರೋಗ : (೪). 
ಮಂಡಿಡಕ್ಕೆ ಎ ಮಂಡಿಗೆ ಕಟ್ಟಿಕೊಂಡು ಬಾರಿಸುವ ಒಂದು ಬಗೆಯ 
ವಾವ್ಯಃ ಮಂಡಿಡಕ್ಕೆ ಶಬ್ಲುಕೆ ಕುಡುವೆ , . . ಶಂಖಪುವಪ್ರಭೃತಿ ಸುಹಿರ 
ವಾದ್ಯಚೆಯಮಂ . , . ಬಾಜಿಸುತೆ (ಶರ್ಮರ: ೩-೩). ಮಂಡಿಯೂರು ಎ 
ಮೊಳೆಕಾಲನ್ನು ನೆಲದ ಮೇಲೆ ಊರಿ ಕುಳಿತುಕೊಳ್ಳು : ಪಟ್ಟ 
ಲಕ್ಷ್ಮಿಯ ಆಕ್ಕತಿ - - , ಭೂತದ ಎದುರಿಗೆ ಮಂಡಿಯೂರಿ ನಮಸ್ಕಾರ 
ಮಾಡಿತು (ಸೂಕ. 1%, ೩0); ದೇವರ 
ಯೂರಿ ಬಳಿತು ಪ್ರಾರ್ಥಿಸುಶ್ತಿದ್ದಳು (6). ಮಂಡಿಯೊಳಿರು ಇ. 
ನಂಡಿಯೂರು : ಗಗನದಲಿ ರಥ ಯೋಜನಾಂತಕೆ ಚಿಗಿದು ಧರಣಿಯ 
ಬೀಳೆಲು ನಗುತ ಕರಣವ ಹಾಯ್ಕಿ ಮಂಡಿಯೊಳಿರ್ದನಾ ದ್ರೋಣ 
(ಕುಪ್ಯಾನ್ರೋ. ೦೩-0೪), ಮಂಡಿಹೂಡು, ಮುಡಿಯಪೂಡು ಇ ಮಂಡಿ 
ಯೂರು ; (೪ ; ಪರಮಶಿವನಾನಂದಯೋಗದೊಳಿರಲು ಕಂಡೆಡವಂಕ 
ದಲಿ ಘನತರುವ ಮರೆಗೊಂಡಾಗ ಮಂಡಿಯ ಪೂಡಿ ಬಿಲ್ವಿಡಿದು, . . 
ಎಚ್ಚೆಡೆ (ಅನಂರಾ. ೧-೦೯-೦೩), 

[ದೇ. ॥ ತಮಿ. ದುಣ್ಣಿ; ಮಲ. ಮಣ್ಣುಕ ಇ ಹಿಮ್ಮಡಿಯ ಮೇಲೆ 
ಕುಳಿತುಕೊಳ್ಳು ; ತುಳು. ಮಂಜಿ , ತಲು. ಮಂಡಿ, ಮಂಡಿವಿ ; ಗೊಂಡ್ಮಿ 
ಮೆಂಡಾ; ಕುಣ, ಕುವ. ಮೆಂಡ,/ಮರಾ. ಮಾಂಡೀ] 

ಮಂಡಿ `ಮೊಂಡಿ` ನೋ. 
ಮಂಡ್ಮಿ (ನಾ). ಭಾರಿ ಪ್ರಮಾಣದ ವ್ಯಾಪಾರ ನಡೆಯುವ ಸ್ಥಳ ; ಸಗಟು 
ವ್ಯುಪಾರದ ಅಂಗಡಿ : ಆ ಮಂಜಪ್ಪನವರು ಅಡಿಕೆಯ ಮಂಡಿಯ 


ಮುಂದೆ ಆಕೆ ಮಂಡಿ 


ಮೇಲೆ 


ಮಡಿಕಲ್‌ ೬೮೨೪ ಮಂಡೂಕಾಸನ 
ಮೆಕಟಸ್ಪಶಿಟ್ಟರು ಎಲ್ಲರು ಮಾಳೂರಿನವರು (2423. ೭-೨೨) ; ಬಹುಶ್ರಮ ೩. ಶಕ್ತಿಯನ್ನು ಕಳೆದುಕೊಂಡು ಕುಸಿದುಬೀಳು; ಒರಗು: 
ಪಟ್ಟು ಒಂದು ಮಂಡಿ ಅಂಗಡಿಯಲ್ಲಿ ಗುಮಾಸ್ತೆ ಕೆಲಸವನ್ನು ಕೊಡಿಸಿದನು. ಚೇತನಗುಂದಿ ದಿಗ್ವಂತಿ ಮಂಡಿಸಲಾಗ ಭೂತಲವೆಲ್ಲ ಕಂಪಿಸಿತು (ಕೋಶಕ. 


(mate. ೦೬೭), [+ ಹಿಂ. ಮಂಡೀ; ಮರಾ. ಮಂಡ] 

ಮಂಡಿಕಲ್‌ (ನು). ಒಂದು ಊರಿನ ಹೆಸರು: ಮಣ್ಣಿಕಲ್ಲ ಕಮೃಲ 
ದಾನವರ್ಮೆ ಕಡಸಂ ಪೆರ್ಭುಲಿ ಕೊಣ್ನೋಡೆ ಆ ಪುಲಿಯಂ ಕೊಲ್ವೆನೆನ್ನು 
ಪ್ರತಿಜ್ಞೆ ಕಡಿದು (ಎಕ್‌ ಸ. ನಾಳವಾ. ೦೬-೨ ; ಸು. ೪50). 

[ ಮಂಡಿ, 4 ಲ್‌] 

ಮಂಡಿಗಾಲು (ನಾ), ಕುಳಿತುಕೊಳ್ಳುವುದರಲ್ಲಿ ಒಂದು ರೀತಿ; ಕುಳಿತು 
ಕೊಳ್ಳುವಾಗ ಮೊಣಕಾಲನ್ನು ಊರಂವುದು; ಮಂಡಿಯೂರುವುದು: 
ಮಂಡಿಗಾಲಲ್ಲಿ ಉಳಿತುಕೊಳ್ಳುವುದರಿಂದ ಪಾಪಕ್ಷಯವಾಗಿ ತ್ರಿದೋಷ 
ಹರವಾಗ್ತಿ ಶರೀರಕ್ಕೆ ಕಾಂತಿಯುಂಟಾಗುವುದು. [CT ಮಂಡಿ 
ಗಾಲು ಹೂಡಿ - - - ಕಂಗೊಳಿಸುವ ಬಾಲಕೃಷ್ಣನ . . . ಶಿಲ್ಪಕಲುವಿಶಿಷ್ಟ 
ವಂದ ಮೂರ್ತಿಗಳು ವಿನಾ ಬೇರೆಯವು ಭಕ್ತರ ಚೇತೋಹಾರಿಯಾಗಲು 
ಶಕ್ಕವಿಲ್ಲ (966, ೬೧). [ಮಂಡಿ 4 ಕಾಲ್ಕು (<ಕಾಲ್‌,)] 

ಮಂಡಿಗೆ 'ಮಂಡಗೆ' ನೋ. 

ಮಂಡಿಚಡ್ಲಿ (ನಾ). ಮೊಳಕಾಲಿನವರೆಗೆ ಬರುವಂತೆ ಸೊಂಟದ ಕೆಳಗೆ 
ತೊಡುವ ಉಡುಪು; ಚೆಲ್ಲಣ : ಮಂಡಿಚಡ್ನಿಯ ಕಾಲಾಳೊಬ್ಬ 
ಬೆಳ್ಳಿತಟ್ಟೆಯಲ್ಲೊಂದು ಪತ್ರ ತಂದನು (ಕರು. ೩೨೪)- 

ಮಂಡ, 4 ಟೂ] 

ಮಂಡಿತ (ಗು). ೧. ಶೋಭೆಗೊಂಡ : ಅಲಂಕೃತವಾದ: ರವಿಕುಲದ 
ರುಯಂ . . . ನಿಜಸತಿಯ ತೋರದೊಡೆಗಳ ಮೇಲೆ ಲಲಿತಮಣಿಮಣಟ 
ಮಂಡಿತಮಸ್ತಕವನಿಳುಹಿ ಮಗ್ಗುಲಿಕ್ಕೆದನು (338%. ೬-೩0) ; ಗುರು 
ಮಲ್ಲಿಕಾರ್ಜುನಪಂಡಿತರ ಗೃಪೆಯಿಂ ಮಂಡಿತೋಕ್ತಿಯೊಳವರ್ಗಳಿತ್ತುದ್ದಂಡ 
ಮತಿಯಿಂದಿಳೆಗೆ ಬಸವಣದಂಡನಾಥನ ಕೃತಿಯನೊರೆದೆನು (ಬ್ಯ. ೭-೦೦). 
೨- (ಅಧಿಕಾರಕ್ಕಾಗಿ) ಸ್ಥಾಪಿಸಿದ ; ನೆಲೆಗೊಳಿಸಿದ : ಕದನಮಹೇಶ್ವರಂ 
ಪ್ರಚಣ್ಣಮಣ್ಣಳಾಗ್ರಮಣ್ಮಿತದೋರ್ದ್ವಣ್ಣಂ (Mag XX, wt; 
1074). (ನಾ). ೩. ಅಲಂಕೃತನಾದವನು ; ಭೂಷಿತನಾದವನು : 
*'ಮಂಡಿತಃ - -.- ಪರಿಷ್ಕೃತಃ _ ೫ ಅಲಂ೭ರಿಸಲ್ಬಟ್ಟವನ. ಹೆಸರುಗಳು” 
(10,08. 06). ಉ. ಸ್ಥಾನ ; ಪದವಿ. ೫. ಕಪ್ಪೆ. ೬. ಕುದುರೆ. 
೩. ಮನಸ್ಸು. ೮. ಹುಲ್ಲು: '“ಮಂಡಿತಮೆನೆ 
ದುಂಡಿತಮೆನೆ ಕಪ್ಪೆಯಕ್ಕು ಮುಂದಿತಮೆನೆ ತುರಗಂ ಮಂಡಿತಮೆನೆ 
ಮನಮಕ್ಕುಂ ಮಂಡಿತಮದು ಶಬ್ದಾಗಮದೊಳ್‌" 
(ಕುಂ. ೬೬). ೯. ಚಂದ್ರ. ೧೦. ಹಂಸ. ೧೧. ಕಮಲ. ೧೨. ಬೆಟ್ಟ. 
೧೩, ಸಿಹಿ; ಮಧುರ : '"ಮುಡಿತಮೆನೆ ಶಶಿಯಕ್ಕುಂ ಮಂಡಿತರೆನೆ 
ಹಂಸೆಯಕ್ಕುಂ ಮಂಡಿತ ಕಮಲಂ ಮಂಡಿತಮೆನೆ ಗಿರಿಯನ್ಕುಂ ಮಂಡಿತಮೆನೆ 
ಮಧ್ಯರಮಕ್ಕು ಶಬ್ದಾಗಮದೊಳ"'' (ಕುಂ. ೨೪)... [ಸಂ.] 

ಮಂಡಿಸ್ಕು 'ಮುಂಡಿಸು: ನೋ. 

ಮಂಡಿಸ್ಕು. ಮಂಡಯ್ಲು (ಕ್ರಿ). ೧. ಪೀಠ ಮೊದಲಾದುವುಗಳ ಮೇಲೆ 
ಕುಳಿತು ಅದಕ್ಕೆ ಶೋಭೆಯನ್ನು ತರು: ಅಂಧನೃಪನನು ' ಹರಸಿ 
ಹರುಷದಲಂದು ಮುನಿ ಮಂಡಿಸಿದನುನ್ನತಸಿಂಹಪೀಠದಲಿ (ಉಪಾ. 
೦೬-೪) ; ಉಚಿತವ ಕೈಕೊಂಡು ನಾರದ ನೆವರೆತ್ನಖಿಚಿತಪೀಠದರಿ ಮಂಡಿಸಿದ 
(ನೋಶತ ೩೩-೦೩)... ಮ. ಕುಳಿತುಕೊಳ್ಳು ; ಕೂಡು; ಮಂಡಿಸಿ! 
ದನವನೆದೆಯಲಾ ದೋರ್ದಂಡಬಲ ಕವಿವೃಷಭನಂದಿನ ಖಂಡಪರಶುವಿನಂತೆ 
ನೆಗಹಿದ ಮು ್ಬ ಕಂಗೆದ್‌ (8460. ೬-೩೩-೦) ; ತಾನುಮರೆಗಟಾಗೆ 
ಕೆಲದೊಳ್‌ ಮಂಡಿಸಿ ಬಾಲಲೀಲೆಯಂ ನೆನೆನೆನೆದು (ನಕ್ಕ. ೦6-00) ; 
ಯಜಮಾನರು ನಡುವೆ ಉಯ್ಯಾಲೆಯ ಮೇಲೆ ಮಂಡಿಸಿದ್ದಾರೆ (ಕಠ... ೩೬). 


ಪದಮಕ್ಕುಂ 


ತೃಣವೆನಿಕ್ಕು 


30 


“ 


೪. ಬಾಗಿಸು; ಬ ಸು; ಕಿವಿಯಂ ಮಂಡಿಸಿ [ಣಾ 


45-43). 
ಮಂಟಿಸಿ, ಮೆಳ್ಳಿಸಿ) ಮಂಟವಲ್ಲಿಅಿದು ಕಣ್ಣಂ ಬಿಟ್ಟು ವಕ್ರಾಂಗಿ . . . 
ತೋರ್ಪ ವಿಕುರಂ ಸಭೆಗಾಗಳೇಂ ಪಡೆದುದೋ ವಕ್ತ್ರಪ್ರಕಾಶೋದಿತಾ 
ರದಮಂ (646. 3-೯6) ; ಬಲಗಿವಿಯಂ ಮಂಡಿಸಿ ಮಣಿವುತ್ತಂ (ಕೈಂಗೀರ. ಪ. 
4). ೫. ಇರು; ನೆಲಸು ; ಐಕಲ್ವೆಟ್ಟನಣುಗಿಗೆಡದೊಡಲನಿತ್ತಲ್ಲಿ 
ಮಂಡಿಸಿದ ಶಂಕರನಳ್ತಿಯಿಂ/ (ಘನ. ೦-೬೦) ; ವಿಸ್ತ್ರರಗೆಯ್ದು 
ನೋಡಿದಡೆ. ಬ್ರಹ್ಮಾಂಡಸಮಸ್ತ ನಿನ್ನೊಳಡಗಿಹುದು ಪ್ರಸ್ತವಿದೇನು ಕಾಂಣ 
ಸ್ವಾಮಿ ನೀನೆನ್ನ ಹಸ್ತಾಬ್ದದೊಳಗೆ ಮಂಡಿಸಿದೆ. (ನೋತತ- ೨೦-೨೫ 
ನೆಡು; ನಾಟು: ಮಂಡಿಸಿದೆವ್ಷಿಗಳು ತಿಳಿಗೊಳನಲಿ ತಳೋದರಿಯ 
(43a. aes): &. ವಿಷಯವನ್ನು ಮುಂದಿಡು ; ಪ್ರತಿಪಾದಿಸಂ ; 
ಜ್ಞಾನ ಕರ್ಮಗಳೆ ತಿಕ್ಕಾಟನನ್ನು ಖಂಡಿಸಿ ಇನ್ನಿಯೂ ಸಮನ್ಸಯ 
ಸಿದ್ಧಾಂತವನ್ನೇ ಮಂಡಿಸುತ್ತಾನೆ ಶ್ರೀಕೃಷ್ಣ (9ರದ- 008) ; ಮುಕ್ತಾ 
ಯಕ್ಕ ಅಲ್ಲಮನ ಮುಂದೆ ತನ್ನ ಮನದ ಸಂದೇಹಗಳನ್ನು ಮಂಡಿಸಿ ಅದ 
ನಿಂದ ಸಮರ್ಪಃವಾಗಿ ಸಂದೇಹಗಳನ್ನು ಪರಿಹರಿಸಿಕೊಂಡು , , . ಸದ್ಯೋ 
ನ್ಮುಕ್ತೆಯಾಗುತ್ತಾಳೆ (ಹೊಕ್ಕಳು. ಊ)- ಲೆ. [ರಾಜನೀ] ಶಾಸನಸಭೆ 
ಮೊದಲಾದುವುಗಳಲ್ಲಿ ಒಪ್ಪಿಗೆಯನ್ನು ಪಡೆಯಬೇಕಾದ ನಿರ್ಣಯ 
ಅಥವಾ ಠರಾವನ್ನು ಸಭೆಯಲ್ಲಿ ಪ್ರಸ್ತಾಪಿಸು : ಸಂಸತ್ತಿನ ಯ 
ಸದನದಲ್ಲಿಯೂ ಆ ವಿಧಯಃವನ್ನು ಮಂಡಿಸತಕ್ಕುದಲ್ಲ (ಘನ. 4); 
ಕಾರ್ಯದರ್ಶಿ ಕೃಷ್ಣಮೂರ್ತಿಗಳು . . . ಬಡ್ಡೆಟ್ಟಿನ ವಿವರವನ್ನು ಮಂಡಿಸಿ 
ವರು (ಮಳೀ. 0ಬ). ಮುಂಡಯ್ಸು : ೯. ಶೋಭಿಸು ; ಕಂಗೊಳಿಸು : 
ಸರಧಿಯು ದಾಂಟಿ ಮೆಯಜ್ಚುರ್ಚಿ ಮತ್ತಾಗಸದೊಳ್ಳೆಂಡಯ್ಲು ನಕ್ಷತ್ರಮೆ. 
ಸುಮ ಫಳಂ ಚಂದ್ರಸೂಯ್ಯನ್ಯರ್ಕ್ಯಳಾ ಕೀರ್ತಿ ಸುರಾದಳಿಚಯಕ್ಕುಗಿರೆ. 
ಬಳೆಮನು (8%2- 28-1/ ೨೫6--80 ; 1147). [ಮಂಡನ - ಇಸ್ಕು] 
ಮಂಡುಕ (ನಾ). ಕಪ್ಪೆ : ಭೇಕ : ಅಡವಿಯ ಸೆತ್ತನಾಂಘ್ರಪದ ಪಶ್ಚಿಮ 
ದೊಳೀ ತ್ರಿಕಹನ್ನದಿಂದೆ ನೋಡಗುಟುತುಮಂತೆ ಪುಂಸವರೆ ಮಂಡುಕದುಂ 
ಸಿತಪಿ.ತವರ್ಣದಿಂದಡಸಿದಮಾ ಬಲಃಕ್ಸೆ. ಸೆರೆ(ಲೆ)ಯಾದೊಡೆ (ಅಲ್ಲು. ೦೦ ೩). 
[<ಎಪ್ರು. ಮಂಡುಕ./ ಸಂ. ಮಂಡೂಕ] 
ಮಂಡೂಕ (ನಾ). -೧. ಎ ಮೆಂಡುಕ : “ಮಂಡೂಕ, ಪ್ಲವಗ್ಯ. .. 
ಪ್ಲವಂಗಂ -- ಈ ೨ ಪ್ರೆ" (ಹಣದ. 0೦೯-೪೦): ಮಂಡೂಂಿಂ ಶರ 
ನಿಧಿಯಂ ಒಂಡಅಯದೆ ಪಳಿಗುಮಬ್ಬಿಗದು ಭಂಗಮೆ (ರರ್ಮಾಮ್ಮ, ೦೭೪೪), 
೨. ಜಾತಿಯ ಕುದುರೆ. ೩. ಕುದುರೆಯ ಗೊರಸಿನ ತಳ 
ಭಾಗ. ೪. ಒಂದು ಬಗೆಯ ಸಸ ್ಯಃ [ಸಂ.] 
ಮಂಡೂಕಪರ್ಣ (ನಾ). ಒಂದು ಬಗೆಯ ಮರ: "ಮಂಡೂಕಪರ್ಣಃ 
ಎ ಶೋಣರು, ಅರಳುಃ-೧೨ ಹೆಮ್ಮರದ ಹೆಸರುಗಳು” (ಓಲಾ, 
0೪). [ಸಂ.] 
ಮಂಡೂಕಪರ್ಣಿ (ನಾ). ಒಂದು ಬಗೆಯ ಗ್ರಂದಿಗೆ ದ್ರವ್ಯ ; ಮಂಜಿಷ್ಠೆ 
“ಮುಂಜಿಷ್ಕಾ - . - ಮಂಡೂಕಪರ್ಣಿೀ- ಭಂಡೀರೀ: ಭಾಂಡೀ. ಯೋಜನ 
ವಲ್ಲೀರ೯ ಮಂಜಿಹ್ಮೀ ಹೆಸರುಗಳು, ಇವು ಗ್ರಂಥಿಕದ್ರವ್ಯವು” (೧ನ. 
೩೩೨). [ಸಂ. ಮಂಡೂಕಪರ್ಣೀ] 
ಮಂಡೂಕಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದು ಬಗೆ: 
ಸಿದ್ಧಾಸನ ಸಿಂಹಾಸನ - . . ಮಂಡೂಕಾಸನ. . . ಅರ್ಧಾಸನಾದಿ ಎಂಬತ್ತು 
ನಾಲ್ಕು ಆಸನಧೇದಂಗಳು (ಅನೇಕ. 040) ; ಮಂಡೂಕುಸನ . . . ಈ 
ಆಸನದಲ್ಲಿನ ಚಲನವಲನಗಳು ಕಪ್ಪೆಯನ್ನು ಹೋಲುವುದರಿಂದ ಇದಕ್ಕೆ ಈ 
[ಸಂ.] 


ಹೆಸರೆ (ಯೋಗವೇ. ೦೦೧), 


ಮಂಡೂಕಿ 


ಮಂಡೂಕಿ (ನಾ). ೧ ಹೆಣ್ಣುಕಪ್ಪೆ. ೨. ಕುದುರೆಯ ಗೊರಸಿನ. 
ಮೇಲಿರುವ, ಕಪ್ಪೆಯಂತಿರುವ ತ್ರಿಕೋನಾಕಾರವಾದ ರೇಖೆ : ಖುಶದ 
ನಡುವೆ ತಳಮೆ(ಯೆಂ)ಬ ಪೆಸರಕ್ಕುಂ ತಳದ ನಡುವಣ ಶ್ರಿಕೋಣರೇಬಿಗೆ 
ಮಂಡೂಕಿಯೆಂಬ ಪೆಸರಕ್ಕುಂ (8ಕ್ಕಶಾ- 66-೨೬). [ಸಂ. ಮಂಡೂಕೀ] 

ಮಂಡೂರ (ನಾ). ೧. ಕಬ್ಬಿಣದ ತುಕ್ಕು, - ಕಿಟ್ಟಿ; *ಮಂಡೂರಃ, 
ಸಿಂಹಾಣಂ-೨ ಕಬ್ಬಿಣದ ಕಿಟ್ಟಕ್ಕೆ ಹೆಸರುಗಳು" (ಸಾಂತ. ೩0೪). ವಿ: 
ಕಬ್ಬಿಣದ ಕಿಟ್ಟದಿಂದ ಮಾಡಿದ ಕೆಂಪು ಭಸ್ಮ : ಮೆಣಸು. ಮಂಡೂರ- 

* ಪ್ರಾತಃಕಾಲದಲ್ಲಿ ಗ ೪ ತೂಕವಂ ಸೇವಿಸುವುದು (4ಳನ್ಮಿ. 
3೦೮). [ಸಂ.] 

ಮಂಡೆ (ನಾ): ೧: ತಲೆ; ಶಿರಸ್ಸು: “ತಲೆ ನೆತ್ತಿ ಮಂಡೆ” (ಕಮ, 
೬3); ಉತ್ಸುಕತನದಿಂ ಪೆಟ್ಟುವೆರ್ಚಿ ಕಡುವೆಸನಂ ಮಾಚ್ಬಿ ಸೊಸೆ ಮಾವನ 
ಮಂಡೆಯಂ ಬೋಟಿಸಿಸಿದಳಿ್‌ (ರರ್ಮಾನ್ಕು. ೬-೩೪) ; ಮಂಡೆ ಬೋಳಾದ 
ಶೇನೋ ಹುಟ್ಟು ಬೋಳಾಗದನ್ನ್ಕರ (65ರ. ೪-03); ಕಂಡೆ ಕರುಣಾ 
ನಿಧಿಯ ಗಂಗೆಯ ಮಂಡೆಯೊಳಿಟ್ಟ ದೊರೆಯ (ಏೃರುಶ- ೦-೦೩೩ ಕೊಂ). 
ಶಿ. ತಲೆಯ ಓಡು ; ಬುರುಡೆ : 'ಮಂಡೆಗೈಯ' ಪರಾ. ೩. (ಆಲಂ) 
ತಲೆಗೂದಲು : ವೃದ್ಧವಿಟೆಯೊರ್ವಳ್ತನ್ಹ ಮೊಗದ ತೆರೆಯುವುಂ 
ಮಂಡೆಯ ನರೆಯುಮಂ ಕಂಡಪರೆಂದಡಿಗಡಿಗೆ ಮೊಗಕ್ಕೆ ತೆರೆಯಂ 
ತೆಗೆವುದಂ ಕಂಡು (ಕಾರ್ಕ್ರಶ್ಚ- 00-೩೦ ೪) ; ಬೆನ್ನಲಿ ಬಿಟ್ಟಿ ಮಂಡೆಗಳ ಸುಯ್ಯ 
ಬಹಳದ ಭಟರು ತೊದಳಿಸುತೊಯ್ಯನೆಂದರು (ಕಾ ೦೯೬): 
ವೃದ್ಧಾಪ್ಯವಿಲ್ಲದೆ ಮಂಡೆ ನರೆವದು, ಕೆಂಪಾಗಿಹನು . . . ಈತನನ್ನು ಪಿತ್ತ 
ಪ್ರಕೃತಿರನೆಂದು ಆಜಸವುದು (ಕರ್ಮ. 1, ೦೬). ೪ಉ. 
ವಾದುದು; ಶ್ರೇಷ್ಠವಾದುದು : ಜೇಡಿದೈದೂರುಗಳು 
ನಾಡುಗಳ [೫೫೦- ನಾಡ ತಲೆ] ಮಂಡೆಗಳು (ಕುಠ್ಶಾಣ- ೯-೬೬)... ೫. 
ದೊಡ್ಡದಂ ; ಗಾತ್ರವಾದುದು : "ಮಂಡೆಕಾಗೆ' ಪರಾ. ೬. (?) : 
ಬಲದೊಳ್‌ ಪತ್ತಿದ ಮಂಡೆ ಚಮ್ಮಟಿಗೆ ಕೈವೀಣಂ ಬೆಡಂಗಾಗೆ (ಅನಂತ. 

ಕಾಲದಕ್ಕಿ ಸಿಕ್ಕಿದರೆ ಅಕ್ಕಿಯ ಕೊಟ್ಟು ಬಾಳೆ ಒಬ್ಬೆಸುವರು 

ತೋಟಕ್ಕೆ »« ೫ ೫ ತೆಕಲ ಮಂಡೆ ೪ ನಾಲ್ವಡರ ಒಪ್ಪ ಮುದ್ಧಣದೇವರು 


ಸ 
ರಂಸ್ಮೆ.. 


90-೬೨); ಒಂದು 


(anga- 1x 6 1430), 
ಸಂಡೆಗೆ ನೀರು ತಳಿ ಇ ಅಭಿಷೇಕ ಮಾಡು; ದವರ ಮಂ 
ನೀರುತಳಿಯಂವರಿರಲ್ಲಿ್ಲ (34. 3): ಮಂಡೆಬೀಳು ಇ ಶರೀರ 


ದಿಂದ ತಲೆಯು ಬೇರ್ಪಡು ; ಸಾಯು: ಚಂಡೀಮುಖಕ್ಷುತ್ತಿಪಾಳಿಗಳ 
ನೀಗಿಸಲು ಮಂಡೆ ಬೀಳಲಿ ಬಿಟ್ಟು ದುರ್ಧರಕಬಂಧವ ಚರಂಡಿಯಲಿ 
(1ಕ್ಕರ್ಕ. ೧೩-೬) ಮಂಡೆಮಾಣಿಕ ಎ (ಆಲಂ) ಶ್ರೇಷ್ಠವ್ಯಕ್ತಿ: ಇ 
ವಾತುಗಳ ಸತ್ಪದಬಂಧವ್ಯಂಗ್ಯೋಕ್ತಿ ಧ್ವನಿಯರ್ಥಗೌರವದಿಂದೆ. ತನಿರಸವಡೆದ 
ಮತೃತಿಯ ಚಿತ್ತೈಸೆಲೆ ವನಿತೆಯ ಮಂಡೆಮಾಣಿಕವೆ (ಮೀತತ- ೨6-3). 
ಮಂಡೆಮಾಣಿಕ್ಕ ಎ ಮಂಡೆಮಾಣಿಕ: ವನಿತೆಯರ ಮಂಡೆಮಾಣಿಕ್ಕ 
ತಾನಾದ ಕಾರಣ ತನ್ನ ಸೌಂದರ್ಯ ಮಾಜಿಕೊಂಡಿರ್ದಡೇಂ (ತತರೋ. ೯-೦೦). 


ಮಂಡೆಮಾರ್ಕಿ ಇ ತಲೆಗೆ ಕುತ್ತದಂತಿರುವವನು; ಪ್ರಾಣಾಪಾಯ 
ವನ್ನುಂಟುಮಾಡುವವನು ; ಒಂದು ಬಿರುದು: ಸ್ವಸ್ತಿಶ್ರೀಜಯ 


ಕಾಮನ್ವೀರಪೆರ್ಬ್ಟಾಣನ್‌ ಕಡಿತಲೆ ಮಣ್ಣೆ ಮಾರಿ. ತೊಮ್ಮತ್ತೈವರ್‌ ಇಟ್‌ದೊ 
(or. 1x (8), ರೊತ್ತಏಿ- ೩3-೬; 900). ಮಂಡೆ ದೋಚು ಎ. ತಲೆಯನ್ನು 
ಬೋಳಿಸಿಕೊಳ್ಳು ಮುಂಡನಮಾಡಿಸಿಕೊಳ್ಳು : ಮಂಡೆಮೋಚಿವಾ 
ಹೆಂಡಿರ ದಂಡೇ ವಿವಿಧಾಲಾಪಚಂಡಪ್ರಲಾಪದ ಓಲಗ ಬಾಜಿಸಿರಿ ! (ಗಂ. 
೭-೩). ಮಂಡೆಯಾಲುಳ್ಳವ ಎ ಆರುತಲೆಗಳುಳ ವನು; ಷಣ್ಮುಖ; 
ಶುಂಡಲ ಮೂಗನು ಮಂಡೆಯಾಜುಳ್ಳವ ಕೆಂಡಗಣ್ಣವನು ಕಂಗಳ ಗಂಡು 
ಮೂವರ ಚಲ್ವ ಹೆಡತಿ ಪೊಗಳ್ವರೆ. , . ಇಂದು ಕುಣಿಯೆಂದ (ಕರಕ. 


೬೮೨೫ 


25 


ಮಂಡೆಮಲಗು 


ಲ). [ದೇ.॥ ತಮಿ. ಮಣ್ಣ: ಮಲ 
ಮಂಡೆ; ಕೋತ. ಮಂಡ್‌: ತೊದ. 
ಮಂಡೆಕತೆ (ನಾ). (ಕರಾ) ಸಮಸ್ಯೆ; ಒಡಪು :. ಒಂದು ಒಗಟನ್ನು 


ಬಿಡಿಸಿದಾಗ, ಒಂದು ಮಂಡೆಕತೆಯ ಗುಟ್ಟನ್ನು ಪ್ರಕಟಿಸಿದಾಗ ಆಗುವ 
ಆನಂದ ಅನುಪಮ (ಸುಕೋರ- ೮೯೪). [ಮಂಡೆ 4 ಕತೆ] 
ಮಂಡೆಕರಂಡೆ (ನು)- ಒಂದು ಬಗೆಯ ಗಿಡ ಮತ್ತು ಅದರ ಹೂವು ; 
ಮಂಡೆಕೆರಂಡೇಬೇಸಿಗೆಯಲ್ಲಿ ಗದ್ದೆಗಳಲ್ಲಿ ಬೆಳೆಯುವ ಗೋಲಿಯಾಕಾರದ 
ಕೆಂಪುಗೊಂಡೆಹೂವುಳ್ಳೆ ಗಿಡಿಯ ಸೊಪ್ಪಿನ ರಸೆ ಎರಡುತೊಲೆಯಷ್ಚನ್ನು 
ಬಿಸಿದಾಡಿ ಅರ್ಧತೊಲೆ ಕಾಳುಮೆಣಸಿನ ಪುಡಿ ಬೆರೆಸಿ ಬಿಸಿಬಿಸಿ ಏಳುದಿನ 
ಬೆಳಗ್ಗೆ ಕುಡಿದರೆ ಪೂರ್ಣಗುಣ (ಶುನಮ, ೯6). | ಮಂಡೆ - ₹ರಂಡೆ 
ಮಂಡೆಕಾಗೆ (ನಾ). ದೊಡ್ಡ ಆಕಾರದ ಒಂದು ಬಗೆಯ ಕಾಗೆ: 
ಮಂಡೆಕಾಗೆ ಕಾಗೆಯಲ್ಲೆ ದೊಡ್ಡದು. ಅದರ ಕತ್ತು, ಎದೆಗಳು, ತಲೆ, 
ರೆಕ್ಕಿಗಳಷ್ಟು ಕಡುಪಾಗಿಲ್ಲ (ಕ್ರ. 111. ೬೨). *ಡೊಂಬಕಾಗೆ' ಪರಾ. 
[ಮಂಡೆ -- ಕಾಗ್ಗೆ/ ತುಳು. ಮಂಡೆಕಕ್ಕೆ ] 
ಮಂಡೆಗೈಯ (ನಾ). ತಲೆಬುರುಡೆಯನ್ನು ಕೈಯಲ್ಲಿ ಧರಿಸಿರುವವನು : 
ಕಪಾಲಧರ; ಶಿವ: ಜೈನರು ... ತಂಡತಂಡದಿ ಬಂದು ನೆರಪುತಲಿರ್ದರು 
ಮಂಡೆಗೈಯನ ಹಳಿವುತಲಿ (6೦%. ೪-೦೪). 
[ಮುಂಡೆ 4- ಕೈ (ಆ ಕೆಯ) +- ಅ] 
ಮಂಡೆತೆರಿಗೆ 'ಮಂಡೆದೆಂಗೆ' ನೋ. 
ಮಂಡೆದೂಗು (ಕ್ರಿ). (ಆಶ್ಚರ್ಯ, ಮೆಚ್ಚುಗೆ ಮುಂತಾದುವುಗಳಿಂದ) 


ತಲೆಯನ್ನು ಅಲುಗಿಸು, -ಒಲೆದಾಡಿಸು; ಕುವರರು ನೋಳ್ಳರು 
ನಗುವರು ಮಂಡೆದೂಗುವರು ಕೈಮುಗಿವರುಬ್ಬುವರು 


೬ ಅಜ್ಜನ 
ಭುವನತ್ರಯಾದ್ಭುತೋಜ್ವಲಕೆ (ಕರತ. ೪೩-4). 
[ಮಂಡೆ + ತೂಗ್ಳು (ಇ ತೂಂಕ್ಳು) ] 

ಮಂಡೆದೆರಿಗೆ, ಮಂಡೆತೆರಿಗೆ (ನಾ). ಪ್ರತಿಯೊಬ್ಬ ವ್ಯಕ್ತಿಯೂ ಕೊಡ 

ಬೇಕಾದ ತೆರಿಗೆ; ತಲೆಗಂದಾಯ: ಕ್ರಿ.ಶ. ೧೩೭೭ರಲ್ಲಿ ನೆರೆದ ಪಾರ್ಲಿ 
ಂಟಿನವರು ಹಿಂದಾದದ್ದನ್ನೆಲ್ಲ ರದ್ದುಮಾಡಿದ್ದಲ್ಲದೆ ಮಂಡೆದೆರಿಗೆ ಎಂಬ 
ಹೊಸತೆರಿಗೆಯನ್ನು ಊಡ್ರಿಸಿದರು. (ಇಂಗೂಂತ-.ಒಖ); ಜಿಜಿಯಾಯೆಂಬ 
ಮಾಡೆದೆರಿಗೆಯನ್ನು ಬಿಟ್ಟುಕೊಟ್ಟನು (9ಕ್ಕಂ. ೨೪. ಮಂಡೆತೆರಿಗೆ : 
ತಮ್ಮ ಮೇಲೆ ಮತ್ತೆಲ್ಲಿ ಮಂಡೆತೆರಿಗೆ ಬೀಳುತ್ತದೋ ಎಂಬುದಾಗಿ 
ಶಂಕಿಸಿದ್ದೆ (೬೩. ೦೪೦). 
[ಮಂಡೆ - ತೆರಿಗೆ ( ಎ ತೆಜೌಗೆ). / ತುಳು. ಮಂಡೆತೆರಿಗೆ] 

ಮಂಡೆದೋಜು (ಕ್ರಿ). ಗೋಚರವಾಗು ; ಕಾಣಿಸಿಕೊಳ್ಳು : ಗಂಡು 
ತನವುಳ್ಳವರು ರಣದಲಿ ಮಂಡೆದೋಜುವರೆನುತ ಬಳಿಕೀ ರಂಡೆಹುಯ್ಯಲು 
ಬೇಡ ಕಾದುವರುಂಟೇ ಕರೆಯೆಂದ (198೧. ೨೦-೩೦). 

[ಮಂಡೆ * ತೋಜು ] 

ಮುಡೆನೋವು (ನಾ). ತಲೆನೋವು; ಶಿರೋವೇದನೆ: “ ಮಂಡೆ 
ನೋವದು ಶಿರೋವ್ಯಾಧಿಯೆನಿಕುಂ" (ಮುಂಗರಾ- ೦೦೪-೪) ; ತೃಷೆ, ಮಂಡೆ 
ನೋವು, ಪ್ರಲಾಪ ಇವಿಷ್ಟೂ ಆಮ್ಲ ಪಿತ್ತಲಕ್ಷಣ ಉತ. 1 ೫18). 

[ಮಂಡೆ 4 ನೋವು] 

ಮಂಡೆಬೇನೆ 'ಮಂಡೆವೇನೆ' ನೋ. 

ಮಂಡೆಮಣಿ "ಮಂಡೆವಣಿ' ನೋ. 

ಮಂಡೆಮಲಗು (ನಾ). ಮಲಗುವಾಗ ತಲೆಗೆ ಆಶ್ರಯವಾಗುವಂಥ 
ಸಾಧನ ; ತಲೆದಿಂಬು: ಮಣಿಮಂಚ ಸುಪ್ಪತಿಗೆ ಮಂಡೆಮಲಗುಗಳಡ್ಡೆ 
ಪೊಣಕಿಯಾಳ್ಗಳಿಟ್ಟಣಿಸಿ ನಡೆತಂದುದೇದೇಳ್ವೆನು (ಕೊಪ. ೪೭-೪0). 

[ಮಂಡೆ 4 ಮಲಗ್ಕು ( ಆ ಮಲಂಗ್ಳು)) 


ಮಂಡೆಮಾರಿ, 


'ಮಂಡೆಮಾರಿ, "ಮಂಡೆ" ಪರಾ, 

ಮಂಡೆಮಾರ್ಕಿ (ನಾ). ತಲೆಸುತ್ತು ಮುಂತಾದ ತಲೆಗೆ ಸಂಬಂಧಿಸಿದ 
ರೋಗ : ಅವನಿಗೇನಾಗಿದೆ ಮಂಡೆವಾರಿ? ಕಲ್ಲುಗುಂಡಿ ಹಾಗೆ ಇದ್ದಾನೆ. 
(2೪೧. 06) ; ನಿಮಗೆ ದುಡಿಯಲಿಕ್ಕೆ ಮಂಡೆಮಾರಿ. 
ಸುಮ್ಮನೇ ಕೂಡುವುದೇ ಕೂಡುವುದು (ಶರನ. ೧೫೪). 

+ ತುಳು, ಮಂಡೆಮಾರಿ] 

ಮಂಡೆಯ (ನು). (?) : ಮಣ್ಣೆಯ ಗಾಮುಣ್ಮನ ಮಗು ಪೃಥುವೀರಾವ 
ಸೆಟ್ಟಿ ಒಡವಂ ಕಟ್ಟಿಸಿದೊಡೆ (ಎಕ, 2,ಮುಳಶಾ. ೨೦6-೨೦೭100೦೦). [?] 

ಮಂಡೆವಣಿ, ಮಂಡೆಮಣಿ (ನಾ). ೧. (ಆಲಂ) ಶೇಷ್ಮವ್ಯಕ್ತಿ: ಅಗ್ರೇಸರ: 
ನೃಪತಿ... ಚಂಡಸೇನೆಯನೊಳಹೊಕ್ಕೇಜ್‌ ತಿವಿದನು ಮಂಡಳೀರ 
ಮಂಡೆವಣಿಯು (ಕೇರಂಸಾಂ. 5-5). ಮಂಡೆಮಣಿ : ೨. ಶ್ರೇಷ್ಠವಾದ 
ರತ್ನ : ಕಂಜಾಕ್ಷಿಯ ಮಂಡೆಯೊಳೆತಿರಂಜಿಸುವನುಪಮದ ಮಂಡೆಮಣಿ 
ನೆಲೆಸಿರ್ಕುಂ (ಪಸರ, ೨-೩೫). [ಮಂಡೆ 4 ಮಣಿ) 

ಮಂಡೆವೇನೆ, ಮಂಡೆಬೇನೆ (ನಾ). ಎ ಮಂಡೆನೋವು : ಕೊಂಡಯರಾಡಿದ 
ನುಡಿಯಿಂದ ಬಂದುದೊ ಮಂಡೆವೇನೆಯೊ ಸವತಿಯರ ತಂಡದಿಂದಾದುದೊ 
ಪೈಳೀ ಚಿಂತೆಯ (ಕುರಾಸಾಂ. ೨೭-೦೪). ಮಂಡೆಬೇನೆ: ನಸ್ಕವಂ ಮಾಡಿ 
ಸಲು . - . ಮುಂಡೆಬೇನೆ . . . ಸ್ವರಭಂಗ ಇವಿಷ್ಟನ್ನೂ ಪರಿಹರಿಸುವದು 
(ಕೈವೃಕಾ, 1, ೩೩). [ಮಂಡೆ 3. ಬೇನೆ] 

ಮಂಡೆಶೂಲೆ (ನಾ). = ಮಂಡೆನೋವು : ಮಂಡಶೂಲೆಗೆ :- ಹುಳಿಎಣ್ಣೆಗೆ 
ಕಹಿಸೋರೆಯನ್ನು ತಂದು ಅರೆದು ಸಾಮಕ್ಕಿಯನ್ನು ಹಾಕಿ ಬೇಯಿಸಿ 
ಮಂಡೆಗೆ ಹಾಕಿ ಕಟ್ಟಿ (0ನೆ ಏ. ೦೪೭). [ಮಂಡೆ * ಶೂಲೆ] 

ಮಂಡೆಸೀಗೆ 'ಮಂಡಸೀಗೆ' ನೋ. 


ಕ್ತಿ 


ಮಂಡೆಸುತ್ತು (ನಾ). ೧. ತಲೆತಿರುಗುವುದು : ತಲೆಸುತ್ತು. ಎಂಬುದನ್ನೇ 
ಕೆಲವುಕಡೆಗಳಲ್ಲಿ ' ಮಂಡೆಸುತ್ತು ಎಂದು ಹೇಳುತ್ತಾರೆ. (6). 


೨. ರುಮಾಲು; ಪೇಟ: ಒತ್ತಿ ಬೇಡುತ ಮಂಡೆಸುತ್ತಿನೊಳೆತ್ತಿ ಕಾಲಂ 
ಕಟ್ಟೆ (ಂಸಫ್ರ. ೪-೬) [ಮಂಡೆ 4- ಸುತ್ತು] 

ಮಂಡೆಹಜೌಕ (ನಾ). ತಲೆಗೂದಲನ್ನು ಕೀಳಿಸಿಕೊಂಡವನು ; 
ಜೈನಸಂನ್ಕಾಸಿ ; ಶ್ರಮಣ : ಕಂಡ ಮಾತ್ರದೊಳು ಕೈವಲ್ಕಸುಖವನೀವ 
ಪೆಂಡವಾಸವನುಅಕ್‌ ತೊಅಿಸಿದು. ಮಂಡೆಹಲ್‌ಕರ ಮಾತನು ಕೇಳ್ವುದಕೆ 
ಮನಗೊಂಡೆಯಲಾ (ಕೇಮಿಸಂ. ೩೪-೩೩) - 

[ಮಂಡೆ 4 ಹಜ್‌ (ಎ ಹಜ್‌) + - ಕೃ) 

ಮಂಡೆಹುಣ್ಣು (ನಾ). ತಲೆಯಲ್ಲಿ ಏಳುವ ಹುಣ್ಣು : ತಲೆಕಜ್ಜಿ: 
ಅಕ್ಕಿಹೊಡೆಯ ಸಮೂಲವನ್ನು ಒಳ್ಳೆಣ್ಣೆಯಲ್ಲಿ ಅರೆದು ಪೂಸೆಮಂಡೆ 
ಹುಣ್ಣು ಮಾಣ್ಣುಂ (ಕಿಟ. ೩೬), [ಮಂಡೆ 4 ಹುಣ್ಣು (ಇಪುಣ್‌)] 

ಮಂಡೋದಕ (ನಾ). ೧. ದೋಸೆ, ಇಡ್ಲಿ ಮುಂತಾದುವು ಮೆದು 
ವಾಗಲು ಬೆರಸುವ ಉದ್ದು ಮುಂತಾದ ಹಿಟ್ಟು: ಹುದುಗು. 
ಪಿ. ಅನೇಕ ವರ್ಣಗಳಿಂದ ಕೂಡಿದುದು; ನಾನಾವರ್ಣಗಳ ಮಿಶ್ರಣ: 
* ಮಂಡೋದಕಚಿತ್ರ ' ಪರಾ. [ಸಂ.] 

ಮಂಡೋದಕಚಿತ್ರ (ನಾ). “ (ಗೋಡೆಯ, ಚಾವಣಿಯೊಳಮೈಯ) 
ಗಾರೆ ಒಣಗುವುದಕ್ಕೆ ಮೊದಲೇ ಅದರ ಮೇಲೆ ನೀರುಬಣ್ಣಗಳಿಂದ 
ಬರೆದ ಚಿತ್ರ: ಮಂಡೋದಂಚಿತ್ರ ; ಭಿತ್ತಿಚಿತ್ರ ” (56800. ೩:ಕ2): 
ಮನಮೋಹಕವಾಗಿ ಬರೆದಿದ್ದ ಚಿತ್ರವು ರೇಖಾಚಿತ್ರವಾಗಿರದೆ ಬಣ್ಣದಿಂದ 
ಬರೆದಿದ್ದೆ ಮಂಡೋದಕಚಿತ್ರವಾಗಿದ್ದಿ ತು (ಜೇತುಂತ- ೩೫). [ಸಂ.] 

ಮಂಡೋಳ (ನಾ). ಒಂದು ಬಗೆಯ ವಿಷಸರ್ಪ : ಬೇರೆ ವಿಷಯುಕ್ತ 
ಸರ್ಪಗಳು ಜಿಣಗೀಹಾವು (ಘುರ್ಸಾ), ಮಂಡೋಳ (ಘೋಣಸ) ... 
ಅಜಗರ ಮುಂತಾದವುಗಳು ಪ್ರಸಿದ್ಧ ಉಂಟು (4ಳಾಗೆ- ೬೭). 


೬೮೨೬ 


46 


ಮಂತಣ್ಯ 


[-ಮರಾ. ಮಾಂಡೂಳ. ಮಾಂಢೂಳೆ, ಮಾಡೂಳ. ಮಾಢೂಳ] 
ಮಂತ. ಮಂತು (ನಾ). ೧. ಕಡೆಯುವ ಕೋಲು ; ಕಡೆಗೋಲು : 
ಥಕಾರಕ್ಕೆ ತಕುರಂ . . , ವರಂ ಮಂತ ; ಮಿಧಿಳಾ-ಮಿತಿಳೆ (ಕಮದ 
೨೩೩ ಪ್ರಯೋ). ೨. ಮೊಸರಿನ ಮೇಲಿನ ಒಡಕಲಾದ ನೀರು: ನಿಡಿ: 
'ದುಂ ಕಡೆಗೋಲುಂ ಮೊಸರ ಮೇಲಿನ ನಿಡಿಯುಮಕ್ಕುಂ 
ತು ೨೪ ಕ್ರಜೂಲಿ, ಸಿ. (2): ಆತನಂನೋಯಿಪುದೇಂ 
ಮಂತದೊಳೇಂ ಕರಿ ಹರಿಯೊಳ್‌ ಸೆಣಸಿ ಪೋರ್ದು 
(ಉಂತಿಪು. ೩-58). ಮಂತ, : ೧. ಮಂದರ 


ಪರ್ವತಮಂ ಮಂತುಮಾಡಿ ಹಾಲ್ಗಡಲ ಮಥನವನೆಂತು ಮಾಡಿದರೊ 


ಮಂತಮೆ: 


ಪುರ. 


ನಿರ್ವಹಿಸುಗುವೇ 


ಷಾರ್ಥಮೆ 


(33100- ೩೦೫-೪) ; ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ ದುಗುಡ 
ವಾತ್ಮವ ಕಡೆದು ಸತ್ತ್ವದೆತ್ತಿದ ಮಂತು ಬಗೆದೆರಡನುಂ ಭುಜಿಸು 
(ಮಂಕುಕ. ೪೬೪) ೪. ಕಡೆಯುವುದು : ಮಧಿಸುವುದು : (೪. 
[ಇ ಸಂ. ಮಥ] 

ಮಂತಣ್ಯ, ಮಂತಣೆ, (ನಾ). ೧. ಆಪ್ತರೊಂದಿಗೆ ಯಾವುದಾದರೂ 
ಗಹನವಾದ ವಿಷಯವನ್ನು ಗುಟ್ಟಾಗಿ ಆಲೋಚಿಸುವುದು : ಮಂತ್ರಾ 
ಲೋಚನೆ ; “ ಮಂತಣಮೆಂದೇಕುಂತಂ ” (೪53: ೬೬-8೦೨): ಮಂತ್ರಿ 
ಯಿಲ್ಲದರಸು ಮಂತಣಮಿ[೫೫, ಮನ್ನಣೆಯಿ]ಲ್ಲದ ನೃಪನೋಲಗಮೆಣೆ 
ಯಿಲ್ಲದ ಜಕ್ಕವಕ್ಕಿ ಸೊಗಯಿಸಿದಪುದೇ (88ಫ- ೬-೯೭) ಮಂತಣಕಂ 
ಸೆಗಟ್‌ ಬಂದರೆನಿಸಿರ್ದುಂ ತಾಂ ಮಂತಣಮಸಸಿರದೆ ಕೆಲರಾಮಂತಣ 
ಪಯಿಂಡಂತೆ ಪೆಜರ ನಯದೊಳೆ ತಣಿವರ* (ಕಣ್ಮನ: 548) - ೨. ಉತ್ತಮ 
ವಾದ ರಾಜನೀತಿ ; ಪುಸಿಪುದೆ ತನ್ಕಿ ಕೊಟ್ಟಲ್‌ಪಿಕೊಳ್ಳುದೆ ಮಂತಣಂ 
(ot. 11, ous; ws) A, ಬುದ್ಧಿವಾದ ಹೇಳುವುದು: 
ಸಂಜೀವತಂ ದಾವಖಾವಂನಾದಂ ಭವದಿಷ್ಟಸೇವಕಗಣಕ್ಕೇಂ ಪರ್ಚುದೇಂ 
ಮಂತಣಂ (ಕತಕ. ೯-30). ೪. ಆಲೋಚನೆ ; ವಿಚಾರ : ಭವದೀಯ 
ವಿಯೋಗದಿಂದೇಂ ಮಂತಣಂ (ಕೇಬಫು- ©) ೫. ರಹಸ್ಯವಾದ 
ಮಾತುಕತೆಯಾಡುವ ಸ್ಮಳ ; ಮಂತ್ರಾಲೋಚನೆಯ ಸ್ಮಳ : ಚಿಂತೆಯ 
ಮಂತಣಂ ದುಗುಡದೋವರಿ ಜಾಡ್ಕದೆ ಬೀಡು (ಕಳು. 6-246). 
೬. (ಆಲಂ) ಗುಂಪು; ಸಮೂಹ : ವಿರಚಿಪ ಮಾಲೆಗುರ್ಶಿಯರ ಮಂತಣ 
ಮೊಪ್ಪುಗುಮುಲ್ಲಿ ಸಂತತಂ (ಉಜಕೇ. ೨-೦0೪). ೭. ಒಟ್ಟಿಲು : ರಾಶಿ: 
ಬಾಳೆಯ ಹಣ್ಣಿನಿಕ್ಕೆಯ ಮಧೂಥಲದ ಮಂತಣದ ನಾರಿಕೇಳದ ನೆರವಿಯ 
ಸರ್ದಘಲವಸ್ತುಸಂತಾನಮಂ (ಕರ. ೫: ೩0೪-0). ಮಂತಣ್ಣೆ: ೪. 
ವಿಧಾತ್ರಂ ಮಂತಣೆಯಂ ಮಾಡಿದನಯ್ಯ ಪಂಯ್ಯಲೆಯೊಳಾತ್ಮಸ್ಮಾಯ್ಯನ 
ಪೂಯ್ಯನಂ (3322 ೫೫. ೨೦೨-೬೧; 1244) - 

ಮಂತಣದ ತೊಟ್ಟಿ ಎ ರಾಜನು ಇತರರೊಂದಿಗೆ ಸಮಾಲೋಚನೆ 

ಮಾಡುವ ಶಾಲೆ.-ಮಂಟಪ : ಮೈಸೂರ ಅರಮನೆ, ಮನ್ತಣದ 
ತೊಟ್ಟಿ (ಗುಗ. 8-0 ). ಮಂತಣದ ಮಂದಿರ ಇ ಮಂತ್ರಾ 
ಲೋ ಅವಳು ಪಹರೆಯವರ ನುಡಿಗೆ 
ಕಿವಿಗೊಡದೆ ಬಿರುಗಾಳಿಯಂತೆ ಮಂತಣದ ಮಂದಿರದೊಳಗೆ ನುಗ್ಗಿದಳು 
(ಹಾಕುತ್ತ, 10)- ಮಂತಣದ ಸಾಲೆಎಮಂತಣದ ಮಂದಿರ ; ಚಿತ್ರಶಾಲೆ 
ಯೊಳಿನಿಸೊರ್ಮೆ ಮಂತಣದ ಸಾಲೆಯೊಳಂದಿರದೊರ್ಮೆ . .. ಪೊಟ್ಟು 
ಗಳಿವಂ ಕವಿತಾಕಳಿಕಾಮ್ರಕೋಕಿಳಂ (60ರ: 5-03) ; ಸಾಂತಣ್ಣ 
ಮಂತಣದ ಸಾಲೆಯಲ್ಲಿ ಕುಳಿತು ಅಧಿಕಾರಿಗಳಿಂದ ಬಂದ. ಓಲೆಗಳನ್ನು 
ಪರಿಶೀಲಿಸುತ್ತಿದ್ದಾಗೆ (ಹಾಜುತ್ತ. ೦೦೦). 


ಮಾಡುವ ಭವನ 
ವಃ 


ಲೋಜ ನಃ 


[<ಎಪ್ರಾ. ಮಂತಣ. / ಸಂ. ಮಂತ್ರಣ] 
ಮಂತಣ್ಯ, ಮಂತಣ್ಕೆ (ನಾ). ೧. ಕಡೆಗೋಲು : ` ಮಂತಣಸೂಲ ' 


ಪರಾ. ಮಂತಣೆ, : ೨. ಅಡಗಿಸುವಿಕೆ: ಹತೋಟಿಗೆ ತರುವುದು : 


ಮಂತಣಂಗೊಳ್‌ 


ಬಿನ್ನಪಂ। ಬಸಂತನ ಮಂತಣದ ಮಾತಂ ಸೊರ್ಕಾನೆ ಮಂತಣೆಯ 
ಮಾವಂತನ ಮಾತಂ ಮನ್ನಿಸುವಂತೆ ಮನ್ನಿಸಿ (೪2೫: ೦೬೦), 
[ಪ್ರಾ. ಮಂಥಣ./ಸಂ. ಮಂಥನ] 

ಮಂತಣಂಗೊಳ್‌. ಮಂತಣಂಗೊಳು, ಮಂತಣಗೊಳು (ಕ್ರಿ): ೧- 
ಮಂತ್ರಾಲೋಜನೆಮಾಡು: ಸಲಹೆಯನ್ನು ಕೇಳು : ದೂತಿಯೊರ್ವಳ್‌ 
೬ ಓಲಗಂ ಪರೆಯೆ ಸಚಿವಂಬೆರಸು ಮಂತಣಂಗೊಳ್ವ ರಾಯನೆಡೆಗೈತಂದು 
(ಶತಕ... ೧-೦೩). ಮಂತಣಂಗೊಳು : ಪಲವು ಪಿಸುಣರ್‌ 
ಪಾತಕರ್‌ ನೆರೆದು ತಾಮೆಲ್ಲರೊಲವಿನಿಂ ಮಂತಣಂಗೊಳುತೆ ಗುಜುಗುಜು 
ಗುಟ್ಟೆ (ಕರ್ಮಾ, ೬). ಮಂತಣಗೊಳು : ೨. ಆಲೋಚಿಸು: 
ವಿಚುರಮಾಡು ; ಚಿಂತೆರಹಿತರಾಗಿಹ ತನುಜರ ಕಂಡು ಮಂತಣಗೊಂಡು 
ಮನದಲಿ (ರಕ್ಕತ- 0೬). [ನುಂತಣ್ಯ 4 ಕೊಳ್ಳ) 

ಮಂತಣಂಗೊಳು ' ಮಂತಣಂಗೊಳ" ` ನೋ: 

ಮಂತಣಂಬಡೆ (ಕ್ರಿ). ಗುಂಪುಗೂಡ: ಒಟ್ಟಿಗೆ ಸೇರು: ತರಂಬಿಡಿದ 
ರಾಜಪುತ್ರರಿಂ ಮಂತಣಂಬಡೆದ ಮಂತ್ರಿಗಳಿಂ . . . ಪೊಸುಪಸುರ್ವಂದ 
ರೊಸಗೆ ಮಿಗೆ ಮಿನುಗುತ್ತಿರ್ದುದು (ಉಕ. 6-೩ 5). [ಮಂತಣ್ಣ *ಪಡೆ,] 

ಮಂತಣಗಾರ್ತಿ (ನು): ಏಕಾಂತದಲ್ಲಿ ಸಲಹೆ ಕೊಡುವವಳು: 
” ಪೆಚ್ಚುಗೆಗಾ: ಮಂತಣಗಾರ್ತಿ_ ಈ ಎರಡು ಏಕಾಂತದವಳ್‌ " 
(49 ೩೨-೩೭6), [ವರಿಂತಣ್ಯ ಇ ಕಾಜ ತ್ರಿ (ವಾತ್ತಿ)] 

ಮಂತಣಗೆಯ್‌, ಮಂತಣಗೈ (ಕ್ರಿ). ೧. ಮಂತ್ರಾಲೋಚನೆಯನ್ನು 
ಮಾಡು ; :ಮಾಲೋಚಿಸು ; ನೆನೆದು ರಣಭಂಗಮಂ ಸಕಲದೈತ್ಯರ್‌ 
ತಮ್ಮ ಮನದಹಂಕೃತಮಳಿದು ದುಃಖದಿಂ ನೋವುತಿರ್ಪಿನಮಂಧಕಾಸುರಂ 
ಕಠೆಸಿದಂ ದೊರೆದೊರೆಗಳಂ ಮಂತಣಗೆಯ್ಕಲು (ತಂಪು. ೫0-೨). 
ಮಂತಣಗೈ : ವಿ. ಆಲೋಜಿಸು ; ವಿಚಾರಮಾಡು : ಅರಸನಚ್ಚರಿ 
ಪಟ್ಟು ಮನದಿ ಮಂತಣಗೈದು ಮಗುಳವರೊಳಿಂತೆಂದನು (ಪೌಢ: &-೪)- 

[ಮಂತಣ್ಯ 4 ಕೆಯ) 
ಮಂತಣಗೈ ' ಮಂತಣಗೆಯ ` ನೋ. 
ಮಂತಣಗೊಳು ' ಮಂತಣಂಗೊಳ್‌ ` ನೋ. 


ಮಂತಣಮಿ:ರ್‌ (ಕ್ರಿ). ೧. ಸಮಾಲೋಚನೆ ಮಾಡು ; ಮಂತ್ರಾಲೋಚನೆ 
ಯಲ್ಲಿ ತೊಡಗು: ಅತಿರಥಮಹಾರಾಜಂ ಮಂತ್ರಿಯರ್ಕಳೊಡನೆ 


ಮಂತಣವಿರ್ದಲ್ಲಿ ಮಂತ್ರಿಯರ್ಕಳನಿಂತೆಂದು ಬೆಸಗೊಂಡಂ (ಕಕ್ಕಾಣ: 
0-30) ; ದುರ್ಮಾಸನ ಕರ್ಣ ಶಕುನಿ ಸೈಂಧವರೆಂಬ ದುಷ್ಟಚತುಷ್ಟಯ 
ದೊಳ್‌ ಮಂತಣಮಿರ್ದು (ಬಕಾ. ೬-೬೬ 5). ೨. ಆಲೋಚಿಸು: 
ಅಂತು ಕಿಜಿದುಪೊತ್ತು ಮನದೊಳೆ ಮಂತಣಮಿರ್ಮ ನಿಶ್ಚಯಿಸಲಜ್‌ಯದೆ 
(ಪರಾ. ೩-೦೬ ನ); ಮನದೊಳ್‌ ಮುತಣಮಿರ್ದು. ಲಕ್ಷ್ಮಣಂ 
ಸೆಭೆಯಿನೆಟ್ಟು ಪೋಪುದುಂ (ತಂಕಾರತಿ ೬-೦೩೪ ೬). [ನಂತಣ್ಮ 4 ಇರ್‌] 
ಮಂತಣವಟ್ಟೆ (ನಾ). ಆಲೋಚನೆಯ ಮಾರ್ಗ : ಸಲಹೆಯ ರೀತಿ: 
ಮಾಯಾಸಮರ್ಥರಿರ, ತಿಳಿಯಲಾಟಿಪೆನಿಲ್ಲಿಗೇಂ ಮುಂದೆ ಪದನೆಂಬ 
ನಿಮ್ಮ ಮಂತಣವಟ್ಟೆಯಂ (ಕ್ರೀರಾಮಾ- 35೬-009). [ಮಂತಣ್ಯ--ಬಟ್ಟೈ] 
ಮಂತಣಶಾಲೆ, ಮಂತಣಸಾಲೆ (ನಾ): ಮಂತ್ರಾಲೋಜನೆ ಮಾಡುವ 
ಮನೆ: ಮಾರಿಯ ಮಂತಣರಾಲೆಯೆಂದೆನಿಪಾ ಘೋರಾಕಾರವನುಂತ 
ಹೇರಾಲದಡಿಯೊಳು ವಿಕೃತಾಕಾರದ ಕೂರಾಳಿರ್ದನದೊರ್ದ (ಶತಂ. 
ನವರು ಟಿಪೂಸುಲ್ಹಾನರ ದಿವಾನರನ್ನು 
ಅರಮನೆಯ ಮಂತಣಶಾಲೆಯಲ್ಲಿ ಕುಳ್ಳಿರಿಸಿ ... ತಾವೂ ಕುಳಿತುಕೊಂಡರು 
(ಕೃಷ್ಣರೂ- 4೬)- ಮಂತಣಸಾಲೆ : ಮಂತಣಸಾಲೆಗೆ ಬಂಡನಿಂದ್ರಸಿಂಧುಗತಿ 
ರೇವತೀಧವನುಮುದ್ಧವನುಂ ಬರೆ ರುಕ್ಮಿಣೀಧವಂ (೩ಗರ- 08-೫೬); 
ಓಲಗಸಾಲೆ. ಸುಚಿತ್ರಸಾಲೆಗಳೊಳ' 


ನಂಜರಂಜಯ 


6-4೬) 


ಮಂತಣಸಂ[ಣಕಾ: ಶಾಲೆ, . . 


೬೮೨, 


as 


38 


ಮಂತದ್ಯ 


ಅಸಿದಳಾ ಲೋಲಲೋಚನೆ ರಾಮನನ: 
ಮಂತಣಸಾಲೆಯ ಬಾಗಿಲಲ್ಲಿ ಕಾದು ನಿಂತಿದ್ದ ಪ್ರಭಾಚಂದ್ರರಃ 
ಕೊಂಡನು (444. ೨೨). [ < ಸಂ. ಮಂತ್ರಣಶಾಲಾ] 
ಮಂತಣಸಾಲೆ `ಮಂತಣಶಾಲೆ' ನೋ. 


* | ಮಂತಣಸೂಲ (ನು). ಕಡೆಗೋಲಿನಾಕಾರದ ಶೂಲ, - ಈಟಿ : ಜವನ 


ಮಂತಣಸೂಲದಂತೆ ನೆಗೆದ ಕೊಂತದ ಕೂರ್ಮೊನೆಯ ಕೋಲಾಟಕ್ಕೆ. . 
ಬಿಜ್ಜೋದರಿಯರ್‌ ಪುಗಲಜ್‌ಯದೆ ಸಿಡಿಮಿಡಿಗೊಳುತ್ತಿರೆಯುಂ (1೫ 
೨೪). [ ಮಂತಣ್ಯ - ಸೂಲ್ಮ) 

ಮಂತಣಿ (ನಾ). ೧. ಮೊಸರಿನ ಪಾತ್ರೆ; ಥಕಾರಕ್ಕೆ ತಕಾರಂ--ಕಥೂ--ಕತೆ 
* «ಎ ಮಂಥನಿ-ಮಂತಣಿ (ಕನುಡ. ೨೩೩ ಶ್ರಯೋ) ; ಹರಿ , . . ತೆಗೆದೊಂದ 
ಸುಜೆಗಲ್ಲನು ಮಿತ್ಕು ಮಾಜುವ ಕೋಪದಿಂದೆತ್ತಿಕ್ಕಿದನು ಮಂಥ £ತ್ಸಣಿಯ 


ಮೇಲಿದ್ದೆಸೆಯನೀಕ್ಷಿಸುತ (೧೮೫ 0೦-೪-೨6): ವ. ಕಡೆಗೋಲು. 
ಮಂತಣಿಯ ಶೂಲ ಮಂತಣಸೂಲ : ಹರನ ಮಂತ[ಕಾಕಂ. ಧೆಣಿಯಂ 


ಶೂಲದಲ್ಲಿ ಶಿರದ ಉಂಗುಟ ಜು ನೆರೆಪುತ್ತಿದ್ದುದ ನಾನೇನೆಂಬೆ (ಪಸಂ: 
೫೩-೨೩೮)... [ಇ ಪ್ರಾ. ಮಂಥಣೀ,/ಸಂ. ಮಂಥನ ] 

ಮಂತಣೆ, 'ಮಂತಣ್ಕ' ನೋ. 

ಮಂತಣ್ಕೆ "ಮಂತಣ್ಣ' ನೋ. 

ಮಂತರ (ನಾ). ೧. ವೇದದಲ್ಲಿರುವ ಪವಿತ್ರವಾದ ದೇವತಾಸ್ತುತಿ; 
ಮಂತ್ರ : “ಮಂತರ (ಮಂತುರ). ಮಂತ್ರ ೬ ಆಲೋಚನೆ, ವೇದೋಕ್ತ” 
(ತರ್ಕಕೋ- ೩೪); ಎಂತಪ್ಪ ಮೂರ್ಬಿ ಪಂಡಿತನಾಗಲಿ ಉಂತೆ ಪಂಚಾಕ್ಷರಿಯ 
ಮಂತು£ತರವ ಜಪಿಸುವಾತ/ ತಾನೆ ಶಿವನೆಂದುದೈ ಲೈಂಗ್ಯವು (ತ! 
೪-06). ೨. ಮಾಟಿ, ಇಂದ್ರಜಾಲ ಮುಂತಾದುವುಗಳಲ್ಲಿ ಬಳಸುವ 
ವೈದಿಕವಲ್ಲದ ಪದಸಮೂಹ ; ತಂತರವಿದ್ದವನಿಗೆ ಮಂತರ ಬೇಡ 
(ಗಾರ). "ಮಂತರಿಸು' ಪರಾ. [ ಸಂ. ಮಂತ್ರ] 


ಮಂತರವರಿಜು (ನಾ). ಮಂತ್ರರೂಪವಾದ ಆಕಾರ.--ಮೂರ್ತಿ: 
ಅಮರ್ದುಣಿವರ ನೆನಿಸಿ, ಮಂತ್ತು[ತರವರಿಜುದಾಳ್ಹು ನೆಣ? ಮೆಜವ 
ಕಾಶಿಯೊಡೆಯಂ ತಜೆಯದೋವುಗೆಮ್ಮಂ (ತರ್ಮರಾ- ೦೩-೬೩) - 


[ ಮಂತರ 4 ಪರಿಜು] 
ಮಂತರಿಸು (ಕ್ರಿ). ಮಂತ್ರಹಾಕು; ಮಂತ್ರಿಸಂ; ಕೋಟ್ಯಾಂತರ ಸರ್ಪ 
ಓಡಿದ ಸಮಯದಿ ಪಂಥಣಿಯ್ಯತಿಂತಿಣಿಯ) ಮರದಡಿಯ ತೀವ್ರದಲಿ 
ಮಲಗಿರಲು ಮಂತರಿಸಿ ಮನೆಗೆ ಕಳುಹಿದ ಮಹಾತ್ಮಕನೆ (ಕನಕ. 903-3) 
ಫಕೀರನು ಮಂತರಿಸಿ ಬಿಟ್ಟಿ ಮೇಲೆ ಅವ ಹೇಳಿದ್ದ ಪ್ರಕಾರವೇ ಇವನಿಗೆ 

ಜ್ಞಾನ ಬಂತು (ಉರೂಲಿ- 6೦). 

[ಮಂತರ 4+ -ಇಸ್ಕು] 
ಮಂತವ್ಯ (ನಾ). ೧. ನೆನೆಯತಕ್ಕುದು ; ಮನನಮಾಡಬೇಕಾದುದು : 
“ಮನನಂ, ಮನನೀಯಂ, ಮಂತವ್ಮಂ, ಈ ೩ ನೆನೆಯಲ್ವಕ್ಕುದು” 
(ಕಾಳ. 30): ಲಲಿತಶ್ರಾವ್ಯ ವರಮಂತವ್ಯವೆಂದೆನಿಪ ಘನತೆಯುಳ್ಳ 
ಸಪ್ತಸಂಖ್ಯೆಗಳನರವಾದ ಸಮಿತ್ಯದಂಬಕ ಘನರು ಮಿಗೆ ಸಂಸ್ತುಶಿಪರರು 
ವೈಶ್ವಾನರಾನಲಗೆ (ತಿಮ್ಮ. ೨-೬೩), ಪ್ರಭುದೇವರ `ಅನಾಯಸವಾದ 
ಅನು", 'ಚೆಂತೆಯಿಲ್ಲದ ಅನುಭಾವ ಗೊಹೇಶ್ವರ' ಇನ್ನೂ ಶ್ರೋತವ್ಯ, 
ಇನ್ನೂ ಮಂತವ್ಮ (ತಃ, 1111, ಒಳಗೆ ಶ್ರವೇತ)- ೨. ಅಭಿಪ್ರಾಯ; 
ಮತಃ ಕಮಲೆ ದುರಭಿಮಾನಿ ಮತ್ತು ಮೂರ್ಪಳು ಎಂದು ಕೇಶವಯ್ಯನ 
ಮಂತೆವ್ಯ (ತರೋ- 0); ಕಾರಲಮಾಕ್ಣನು ತನ್ನ ಮತ--ಮಂತವ್ಯಗಳನ್ನು 
ಆರ್ಥಿಕ ರಾಜಕೀಯ ಶೋಧಗಳನ್ನು ಮಂಡಿಸಿದನು (ಕೂಣರ. ೪). 
೩. ಮನನಮಾಡಲ್ಪಡತಕ್ಕವನು ;  ಧ್ಯಾನಯೋಗ್ಯನಾದವನು ; 
ಶ್ರೇಷ್ಠೆನಾದವನು : ಸೇವ್ಯನನು ಸತ್ಕೃತಿಗಳಲಿ ದ್ರಷ್ಟವ್ಯನನು ದೃಢ 


ಮಂತಿಡು ೬೮೨೮ ಮಂತ್ರಗೋಪ್ಯ 
ಚಿತ್ತದಲಿ ಮಂತವ್ಯನನು ಶ್ರೋತವ್ಯನನು ಸಂಕೀರ್ತಿತವ್ಯನನು . . ಸಚಿವ ನಿಯೋಗಿಯೆನಿಸುವನು ಮಂತ್ರವಿಲ್ಲದ ಬ: 
ಅಜ್ಞಾನದಲಿ ಯೋಗವ್ಯನೆಂದೇ ಸೆಣಸಿದೆವಲಾ (ಕುಠ್ಮಾಲ, ೬-೬೨). [FY ಫಲವಿನ್ಲವೈ (ಕುನ್ಮಾಸ. ೦-೪೯) ; ಮಂತ್ರಿಯ ಹಗೆ ನೃಪನ ಕಾಂತೆಯ ಸಮ 
ಮಂತಿಡು (ಕ್ರಿ). ಮಂತುಕೋಲನ್ನು ಇಟ್ಟು ಕಡೆ : ತಟವನುಚ್ಚಳಿಸಿತು! ಗೋಷ್ಠಿ ಮುಂತ್ರವಿಲ್ಲದನ ಒಡನಾಟ ಇವು ತನ್ನ ಆಂತ್ಯಕಾಲಕ್ಕೆ (ಸನ 
ಕಡಲು ವಂಂತಿಟ್ಟರೆ ಘಟದ ಮೊಸರು ಚೆಲ್ಲುವಂತೆ (ಕರತ. ೨೪-೩೬)- ಒಲ). ಓ, ಆಲೋಚನೆ; ವಿಚಾರ : ಮಂತ್ರಾಕ್ಷರನಿಯಮದಿನಭಿಮಂತ್ರಿಸಿ 
[ ಮಂತ್ಮು (ಸಮಂತ) 4- ಇಡ್ಡು] 5 ಬರಿಸಿದೊಡೆ ವಾಯುದೇವಂ ಬುದೇಂ ಮಂತ್ರಂ ಪೇಚಿನೆ (ಶಂಶಥಾ, ೦-೦೨೪). 
ಮಂತ್ಯ್ಕು 'ಮಂತ' ನೋ. ಪಿ ವಿಷ್ಣು. ೮. ಶಿವ, ೯. [ಜ್ಯೋತಿ] ಐದನೆಯ ರಾಶಿ. ೧೦. 


ಮಂತ್ತು, (ನಾ). ೧. ಮಂತ್ರಿ; ಸಚಿವ: ೬ - ಮಂತ್ರಿ 
ಮಂತ; ಸಂಧಿ--ಸಂದು (ಕನುಡ: 3೬೪ ಪ್ರಯೋ): ಐವತ್ತಾಅಜಕೊಳಂ 
ನೀಂ ನೊ:ಡದ ನಾಡಿಲ್ಲಕ್ಕುಂ ಮಂತುಗಳಿಂತಿರವೇಡಾ 
(೫635: ೦3೭-೦೦). ೨. ತಪ್ಪು; ದೋಷ ; ಅಪರಾಧ : “`ವ್ಯಳೀಕಂ 
* « ಮಂತ ವಿಪ್ರಿಯಃ ಎ ಈ ೫ ಆಪರಂಧಂ”" (ಹರಡು. ೦೨೩-೬೪); 
ನೆಟ್ಟನೆ ಚಂದ್ರನೊಳ್‌ ಬಿಸುಪು ಪುಟ್ಟದಪೋಲ್‌ ನೃಪರೂಪಚಂದ್ರ 
ನೊಳ್‌ ಪುಟ್ಟದು ಮಂತಂ (ಉದಂಉ, ೪೭೪). [xe] 

ಮಂತುಗೋಲು (ನಾ). ಕಡೆಗೋಲು : ತತ್ವದೆಂಬ ಮಂತುಗೋಲಿನಿಂ 
ಮಥಿಸಲು ಲಿಂಗವೆಂಬ ನವನೀತವು ಕಾಣಿಸಲಾಗಿ ಅದಂ ಪರಿಗ್ರಹಿಸಿ 
(ನಕಕ, 11, 0೫೪); ಸುರರೆಲ್ಲಂ ಕೂಡಿ ಭೋಗೀಶ್ವರಗುಣಮಿಳಿತಂ 
ಮಂದರಂ ಮಂತುಗೋಲಾಗಿರೆ ದುಗ್ರಾಂಭೋಧಿಯಂ ಮೇಣ್‌: ಕಡೆಯೆ 
[OC 

[ ಮಂತ್ಕು (ಆ ಮಂತ) 4 ಕೋಲ್ಕು (<ಕೋಲ್‌,) ] 

ಮಂತುಳ್ಳಿ: ಮಂತೇಹುಳಿ (ನಾ). ಒಂದು ಬಗ್ಗೆಯ ಕಾಡುಮರ ; 
ಮಂತುಳ್ಳಿ , . . ಈ ಮರದ ಚೌಬೀನೆಯನ್ನು ಪೆಟ್ಟಿಗೆ ತಯಾರಿಕೆ: 
ಉಪಯೋಗಿಸುವುದುಂಟು (ಕರಕೋ- 311, ೯೬೭). ಮಂತೇಹುಳಿ : 
ಮಂತುಳ್ಳಿ ಅರದಳೆ. ಉಪಾಗಿ, ಮಂತೇಹುಳಿ ಪರ್ಯಾಯನಾಮ 
ಗಳು (ಕಂತ. 11, ೪೬೭)- ₹?] 

'ಮಂತೇಹುಳಿ 'ಮಂತುಳ್ಳಿ' ನೋ. 

ಮಂತ್ರ (ನಾ)- ೧. ವೇದದಲ್ಲಿರುವ, ಛಂದೋಬದ್ಧವೂ ' ಪವಿತ್ರವೂ 
ಆದ ದೇವತಾಸ್ತುತಿ : ಪೂಜೆ. ಹೋಮ, ಅಭಿಷೇಕ ಮೊದಲಾದ 
ಸಂದರ್ಭಗಳಲ್ಲಿ ಪಠಿಸುವ ವೇದಭಾಗ : ದೈದವು ಮಂತ'ವು ತೀರ್ಥವು 
ವೈದ್ಯವು . . . ಲೋಗರಿಗಿವು ದಿಟ ಸಿದ್ಧಿಯನೀವುವು (ಕ. ೩೬-೬ಟಿ; 
ಮಂತ್ರಕ್ಕಿಂತ ಉಗುಳು ಜಾಸ್ತಿ (ಗಾರ), ೨. ದೇವತೆಗಳನ್ನು ವಶೀಕರಿಸಿ 
ಕೊಳ್ಳುವುದಕ್ಕಾಗಿ ಹೇಳುವ, ಆಯಾ ದೇವತೆಯ ಸಾಮರ್ಥ್ಯವುಳ್ಳ 


ಇತ್ವಕ್ಕುತ್ವಂ . 


ವಾಕ್ಕನಮೂಹ ; ಮಗಳೆ ಬಾ ಕೊಳ್‌ ಐದು ಮಂತ್ರಾಳಿಗಳನಿವು 
ಸಿದ್ಧಪ್ರಯೋಗವ (೪ನ: ೩-೦); ಕಾಟುರಮ್ಮನು ಬಲು 
ಸೌಮ್ಯದೇವತೆ . , . ಮಂತ್ರಗಳನ್ನು ಹೇಳಿದರೇ ಆಕೆಯ ಹೊಟ್ಟೆ ತುಂಬು 
ತ್ತದೆ (ಮುನೋನು. ೦೫೪): ೩. ಮಾಮಾಂಸುಶಾಸ್ತ್ರದ ಪ್ರಕಾರ 
ಛಂದೋಬದ್ಧವಲ್ಲದ ಬ್ರಾಹ್ಮಣಭಾಗವನ್ನು ಬಿಟ್ಟು ಉಳಿದ ವೇದ 


ಭಾಗ ; ಸಂಹಿತೆ ಮತ್ತು ಉಪನಿಷತ್ತು : ಅವನಿಗೆ ಮಂತ್ರಭಾಗವೆಲ್ಲ 
ಆಗಿದೆ. , 


ಬ್ರಾಹ್ಮ 


ಹಣವನ್ನು ಇನ್ನೂ ಹೇಳಿಲ್ಲ (ರೂಂ). ೪ಉ. ಮಾಂತ್ರಿಕರು 
ಮಾಟ, ವಶೀಕರಣ ಮೊದಲಾದ ಕ್ರಿಯೆಗಳಲ್ಲಿ ಬಳಸುವ ವೈದಿಕ 


ವಲ್ಲದ ಅಕ್ಷರಸಮೂಹ ; ಇನ್ನು ಕೆಲವರು ಇದು ಪಿಶಾಚಿಯ ಬಾಧೆ 
ಯೆಂದೂ ಹೇಳತೊಡಗಿದರು. ಇದಕ್ಕಾಗಿ ಮಂತ್ರ - ಹರಕೆ ಮೊದಲಾದುವು 
ಗಳ ಸೂಚನೆಗಳು ಬಂದುವು (॥೦6. ೦೪ ಕರ): ೫. ರಾಜ ಮೊದ 
ಲಾದವರು ನಡೆಸುವ ರಹಸ್ಕಾಲೋಚಜನೆ.- ಮಂತ್ರಾಲೋಚನೆ : 
ಸತ್ಯವತಿ ತಾನುಮಾತನುಮಾಳೋಚಿಸಿ ನಿಶ್ಚಿತಮಂತ್ರರಂಗಿ ಕೃಷ್ಣ 
ದ್ವೈೈಪಾಯನನಂ ನೆನೆದು ಬರಿಸಿದೊಡೆ (ಪುಶರಾ- ೦. 
ವನದನೆ ಹಿರಿಯನು 


ತ); ಮಃ 
ಮಂತ್ರವುಳ್ಳೆವನವನೆ ರಾಯನು ಮಂತ್ರವುಳ 


3 


20 


30 


48 


[ಮಂತ್ರಕರ್ತ (ನಾ). ತನ್ನ ತಪಸ್ಸಿನ ಪ್ರಭಾವ: 


[ರಾಜಸೀ] ಸಾಮ್ಮ ದಾನ. ಭೇದ ಮತ್ತು ದಂಡ ಎಂಬ ನಾಲ್ಕು 
ಬಗೆಯ ಉಪಾಯಗಳು: ರಾಜತಂತ್ರಜ್ಞಾನ; ರಾಜನೀತಿ: “ಚತು 
ರೋಸಪಾಯವಸ್ಕು ಕಾತ್ರವಟ್ಟಿ ರಾಜಪ್ರಕೃತಿಯಕ್ಕು” 
(ಜಾ. ೩4). ೧೦. [ಜೈನ] ದೀಕ್ಷಾನ್ಸಯಕ್ರಿಯೆಗೆ ಸೇರಿದ 
ಅವತಾರಕ್ರಿಯೆಯ ಹತ್ತು ವಿಧಗಳಲ್ಲಿ ಆರನೆಯದು : ಆಜನೆಯ. 
ಮಂತ್ರಮೆಂಬುದು ಪಂಚವಿಧಮಕ್ಕುಂ (ಕಾಫೂಫಿ- 3೨0). ೧೨, ಪರಂ 
ಪರಾಗತವಾದ ಮುಕ್ತಿಸಾಧಕವೆನಿಸಿದ ಸಂಸ್ಕೃತ, ಪ್ರಾಕೃತ ಭಾಷೆಗಳ 
ಪವಿತ್ರವಾಕ್ಕಗಳು : ಇಮೋ ಆರಡಂತಾಣಂ ... ಈ ಐದು ಮಂತ್ರ 
ಗಳಿಗೆ ಣಮೋಕಾರಮಂತ್ರಗಳೆಂಬ ಹೆಸರು (ತೈನರ- ೪ [ಸಂ.] 
ಮಂತ್ರಗಳನ್ನು 
ಕಂಡುಕೊಳ್ಳುವವನು: ಯಷಿ: ಯಾರೂ ಮಂತ್ರದ್ರಷ್ಟ 
ರಾಗುವುದಿರಲಿ ಮಂತ್ರಕರ್ತರೂ ಆಗಿಲ್ಲ (ಕುಷ39- 3೬0). [ಸಂ.] 
ಮಂತ್ರಕೋವಿದ (ನಾ). ೧. ವೇದಮಂತ್ರಗಳನ್ನು ಆಳವಾಗಿ ಅಭ್ಯಾಸ 
ಮಾಡಿರುವವನು ; ವೈದಿಕ. ೨. (ಮಂತ್ರಾಸ್ತ್ರಗಳಲ್ಲಿ) ಪಾರಂಗತ 
ನಾದವನು ಖಳ ಮರಳಿ ಮರುತಾಸ್ತ್ರವನು ಬಿಟ್ಟನು ಮಂತ್ರಕೋವಿದನು 
(even. ೩೬-೫೭). [ಸಂ.] 
ಮಂತ್ರಗಾರ (ನಾ), .೧. ಮಂತ್ರಗಳ ಸಹಾಯದಿಂದ ಅಲೌಔಿಕಸಿದ್ಧಿ 
ಯನ್ನು ಪಡೆದವನು : ಮನೆಯೊಳಗೆ ನುಗ್ಗಿದ್ದ ಹಾವನ್ನು ಮಂತ್ರಹಾಕಿ 


ಮಂತ್ರಂ 


ಮುಖಿ: 
ನಮ್ಮಲ್ಲಿ 


ಹಿಡಿದ ಮಂತ್ರಗಾರನನ್ನು ನಾನು ಜಣ್ಣಾರೆ ಕಂಡಿದ್ದೇನೆ. (62), ಪೈ 
ಮಾಟಮಾಡುವವನು ; ಮಾಟಗಾರ: ಆ ಮಂತ್ರಗಾರನು ಮಾಟ 
ಮಾಡುವುದರಲ್ಲಿ ಎತ್ತಿದ ಕೈ(ಕಂ), 


[ಮತು --ಕಾರ್ಯ (ಆ -- ಕಾಜ)] 

ಮಂತ್ರಗಾರಿಕೆ (ನಾ), ೧. ಮಂತ್ರಗಾರ ವೃತ್ತಿ. ಉದ್ಯೋಗ. 
೨. ಮಾಯಾವಿದ್ಯೆ; ಇಂದ್ರಜಾಲ ; ಮಾನವೀಯ ವ್ಯಕ್ತಿತ್ವದ ಮೂಲ 
ದ್ರವವನ್ನು ಮೇಲಿನ ಮಟ್ಟಕ್ಕೆ ಮಾರ್ಪಡಿಸುವ ಮಂತ್ರಗಾರಿಕೆಯನ್ನು 
ತರಬೇಕು (ಸನ್ನಳಾ. ೦೭). [ ಮಂತ್ರುಗಾರ 4 _ ಇಕೆ] 

ಮಂತ್ರಗಾರ್ತಿ (ನು). ಮಂತ್ರಮಾಡುವವಳು; ಯುಕ್ಷಿಣೀವಿಬೈಯನ್ನು 
ತಿಳಿದಿರುವವಳು : ಆ ಮಂತ್ರಗಾರ್ತಿ . , . ಜವನಾಲಯಕ್ಕೆ ಸಂದಿದ್ದಳು 
(ಗಾಳಿ: ೬ ಮುನ್ನುಡಿ). 

ತ್ರಗಾರೆ 4 ತಿ, (<-ಇತ್ತಿ)] 

ಮಂತ್ರಗುಪ್ತಿ (ನಾ). ರಾಜಕಾರ್ಯ ಮುಂತಾದುವುಗಳಲ್ಲಿ ಮಾಡುವ 
ಸಮಾಲೋಚನೆ: ಮಂತ್ರಾಲೋಜನೆ; ಆ ಮುನಿನಾಥಂ ತ್ರಿಗುಪ್ತಿಯೊಳ್‌ 
ನೆರೆದಂ ಈ ಮಹೀನಾಥಂ ಮಂತ್ರಗುಪ್ತಿಯೊಳ್‌ ನೆರೆದು [CR 
೬೨೪ ವ) [ಸಂ.] 

ಮಂತ್ರಗೋಪ್ಯ (ನಾ). ೧. ವೇದಾಗಮಗಳಲ್ಲಿ ನಿರೂಪಿತವಾಗಿರುವ 
ಮಂತ್ರಗಳ ಗುಟ್ಟು. ರಹಸ್ಯ. ೨. (ವೀಶೈ] “ಈ ಮಂತ್ರ 
ಗೋಪ್ಯಕ್ಕೆ ಅರ್ಥವೇನೆಂದರೆ 'ಮಂ' ಎಂಬಲ್ಲಿ ಮನನವೆಂದು ಪ್ರಣವ 
ಸ್ವರೂಪವಪ್ಪ ಪರಶಿವನ ನೆನಹು. “ತ್ರ ಎಂದರೆ ತ್ರಾಣವಂದು. 
ಅಂತು ಪರಶಿವನ ನೆನಹೆಂಬುದು ನೆನೆವಾತನ ಚಿತ್ತವ ಸಂಸಾರ 


[ಮಂ; 


ಹೆಂಬ: 
ವ್ಯಾಪ್ತಿಯಿಂದ ಕಡೆಗೆ ದಾಂಟಿಸಿ. ಆ ಚಿತ್ತವ ತನ್ನಲ್ಲಿ ಸಂಬಂಧಿಸಿ 


ಮಂತ್ರಘೋಷ 


ಕಾರಣ, ಆ ನೆನಹಿಂಗೆ ಯಿತು' 


[ ಸಂ. ] 
ಮಂತ್ರಘೋಷ (ನಾ). ೧. ವೇದಮಂತ್ರಗಳ, ಧ್ವನಿ ; ವೇದವನ್ನು 
ಪಠಿಸುವಾಗ ಕೇಳಿ ಓಂಕಾರಸ್ವಾಹಾದಿಮಂತ್ರಘೋಷಂ 


ುಂತ್ರೆವೆಂ' 


ಅರ್ಥವಾ 


ಬರುವ ಧ್ವನಿ: 


ಬೆರಸಿ. . . ದೇವರಿಗೆ ಹವಿಯನರ್ಪಿಸುತಿರ್ದಂ ( ಶ್ರೀರಾಮಾ. ೦೨-೩೦೦ ). 
ವ. ಉದಾತ್ತ, ಅನುದಾತ್ತ ಮತ್ತು ಸ್ವರಿತಗಳೆಂಬ ಮೂರು 


ಪ್ರಕಾರದ ಸ್ಥಾಯಿಗಳಲ್ಲಿ ವೇದಮಂತ್ರವನ್ನು ಹೇಳುವುದು. 

ವೇದಪಠಣ : ವೈದಿಕರು ಮಂತ್ರಘೋಷ ಮಾಡುತ್ತಿದ್ದಂತೆಯೇ ದೇವರ 

ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು (ರ). [ಸಂ.] 
ಮಂತ್ರಜಾಪ್ಯ (ನಾ), ಮಂತ್ರಪಠಣ ; ಮಂತ್ರವನ್ನು ಜಪಿಸುವುದು : 


ಈ ಗುಹೆಯೊಳ್‌ ಮಯಾಗ್ನಿತ್ರಿತಯ ನೆಲಸಿರ್ದಪುದಲ್ಲಿ ಮಂತ್ರನಾನಾಗಮ 


ಮಿರ್ಪ ಪುಸ್ತಕಮುಮುಂಟದಜಾದಿಯ ಮಂತ್ರಜಾಪ್ಮದಿಂ. ಬೇಗ] 
ದೊಳಗ್ನಿಯಂ ಪುಗು (ರಕಕ. ೩-೨೭). [ಸಂ.] 


ಮಂತ್ರಜ್ಞ (ನಾ). ೧. ವೇದಗಳ ಮಂತ್ರಭಾಗದಲ್ಲಿ ಪಾರಂಗತನಾ 
ಪನ; ನಮ್ಮ ಪುರೋಹಿತರು ಒಳ್ಳೆಯ ಮಂತ್ರಜ್ಞರು (ಕೂರಿ). 
೨. ವಿದ್ವಾಂಸನಾದ ಬ್ರಾಹ್ಮಣ, ೩.(ರಾಜನಿಗೆ) ಸಲಹೆ ಕೊಡು 
ವುದರಲ್ಲಿ ನಿಪಣನಾದವನು: ವಿಶ್ವೇಶ್ವರಯ್ಯನವರು ಮೇಲ್ಮಟ್ಟದ 
ಆಡಳಿತಗಾರರು, ಶ್ರೇಷ್ಠ ಮಂತ್ರಜ್ಞರು (63)- ೪. ಗೂಢಚಾರ; 
ನಿಯೋಗಿ : “ಯಥಾರ್ಥವರ್ಣಃ, ಮಂತ್ರಜ್ಞುಃ, ಸ್ಪೆಶಃ, ಹೇರಿಕಃ 
ಈ ೪ ಹೇರಿಗಂ” (ಹರದು. ೭೦-೨೭೦), [ಸಾ.] 

ಮಂತ್ರಣ (ನಾ). ಗಹನವಾದ ರಾಜಕಾರ್ಯವೇ ಮೊದಲುದುವುಗಳ 
ರಹಸ್ಯವಾದ ಚರ್ಚೆ; ಮಂತ್ರಾಲೋಚನೆ ;  ದಶಶಿರಪ್ರಣಯ 
ಮಂತ್ರಣಕಾಕೆ ಸಚಿವಳ್‌ (ಶ್ರೀರಾಮಾ. 40೯-0೬): [ಸಂ.] 

ಮಂತ್ರದಂಡ (ನಾ). ಇಂದ್ರಜಾಲಿಕರು ಮಂತ್ರಪ್ರಯೋಗವಾಡು 
ವಾಗ ಹಿಡಿಯುವ ಕೋಲು: ಮಂತ್ರವನ್ನು ಹೇಳುತ್ತಾ ಮಂತ್ರಗಾರನು 
ತನ್ನ ಮಂತ್ರದಂಡದಿಂದ ಮುಟ್ಟಿದ ಕೂಡಲೇ ಅದ್ಭುತವಾದ ಚಿಮತ್ಕಾರ 


ಯಿತು (ರೂಂ). [ಸಂ.] 
ಮಂತ್ರದಾತ (ನಾ). ಮಂತ್ರವನ್ನು ಹೇಳಿಕೊಡುವವ ಗುರು; 
ಪುರೋಹಿತ: ಅವನ ತಂದೆ ಊರಿನ. ಮುಂತ್ರದಾತರು. ಈತ ಊರಿನ 


ಮಂತ್ರಣದುತ. ಸಲಹಾಕಾರ (ಇಕ್ಕತ, ೩೩೬).  [ಸೆಂ. ಮಂತ್ರದಾತ್ಮ] 
ಮಂತ್ರದೀಕ್ಷಿತ (ನಾ). ಯಾವುದಾದರೊಂದು ಮಂತ್ರವನ್ನು ಸಾಧಿಸು! 


ಪುದಕ್ಕಾಗಿ ವ್ರತವನ್ನು ಕೈಗೊಂಡಿರುವವನು ; ಮಂತ್ರಸಿದ್ಧಿಗಾಗಿ 
ನಿಯವಜುದ್ಧನಾಗಿರುವವನು : ನಂಬು | ನಿನ್ನನೆ ನಂಬು | ಮುತ್ರ 
ದೀಕ್ಷಿತಗೆ ಗುರಿ ತಪ್ಪದೆಂದು (ಪಾಂತತಿ- ೩೦-೦೨). ೫] 


ಮಂತ್ರದೀಕ್ಷೆ (ನಾ). ೧. ಯಾವುದಾದರೊಂದು ವಂಂತ್ರಸಿದ್ಧಿಗಾಗಿ 
ಕೈಗೊಂಡಿರುವ ನಿಯಮ. -ವ್ರುತ : ಅವನು ಮಂತ್ರದೀಕ್ಷೆ " ತಾಳಿ 


ದ್ಹಾನೆ.. ಅದ್ದರಿಂದ ಸೋಮವಾರ ಉಪವಾಸ ಮಾಡುತ್ತುನೆ (29). 
೨. ಗುರುವಿನಿಂದ ಯಾವುದಾದರೊಂದು. ಮಂತ್ರಸಿದ್ದಿಗಾಗಿ 


ಉಪದೇಶವನ್ನು ತೆಗೆದಂಕೊಳ್ಳುವುದು : ಗುರುವಿನಿಂದ ಶಿಷ್ಕನ ಕಿವಿ 
ಯಲ್ಲಿ ಉಪದೇಶಿಸಲ್ಪಡುವ ಮಂತ್ರವೇ ಮಂತ್ರದೀಕ್ಷೆಯು (ಕಿವಾಸೂ- ೬೦); 
ಶಿವಧ್ಯಾನಪರನಾಗಿ ಪೆಂಚಾಕ್ಷರಿಯ ಶಿಷ್ಯಗೊರೆವುದೇಮಂತ್ರದೀಕ್ಷೆಯದೇದಆ್‌ 


(ನೀತಿ. ೬). [ಸಂ. ಮಂತ್ರದೀಕ್ಷಾ] 


ಮಂತ್ರದೇವತೆ (ನಾ): ಮಂತ್ರಾಭಿಮಾನಿಯಾದ ದೇವತೆ: ಬಿಸನ್ನ! 
ಪಾರ್ವುವು ಮಂತ್ರದೇವತೆಗಳ್‌ (60ಶ. ೦-೬೪) ; ಮನಸಿಜಮಂತ್ರದೇವತೆ. 


ಯರಂಗನೆಯರ್‌ (ಊಂಫು. 6-0)- (ಸಂ. ಮಂತ್ರದೇವತಾ] 
ಮಂತ್ರದ್ರಪ್ಪ (ನಾ). ಮಂತ್ರಗಳ ತತ್ವಾರ್ಥವನ್ನು ಕಂಡುಕೊಳ್ಳುವ! 


45 


ಮಂತ್ರಯೋಗ 


ಪನು, ರಹಸ್ಯಗಳನ್ನು ಕಂಡುಕೊಳ್ಳುವವನು ; ಹುಷಿ: ನಮ್ಮಲ್ಲಿ 
ಯಾರೂ ಮಂತ್ರದ್ರಷ್ಟರಾಗುವುದಿರಲಿ ಮಂತ್ರಕರ್ತರೂ ಆಗಿಲ್ಲ (ಮಕಾ: 
೨೬೦). ಡಂ. ಮಂತ್ರವ್ರಷ್ಟೃ] ' 

ಮಂತ್ರದ್ರಷ್ಟಾರ (ನಾ). - 
ಮಂತ್ರದ್ರಷ್ಟಾರ (ಳ್ರೌಂಕರ್ನ. ೩೬-೧): [ಸಂ. ಮಂತ್ರದ್ರಪ್ಟ,) 

ಮಂತ್ರಪಿಂಡ (ನಾ). [ವೀಶೈ] ಮಂತ್ರಪೂತವಾದ ದೇಹ : 
ಎನಿಸಿದರು ಮಂತ್ರ ಪಿಂಡ ಎನಿಸದೆ ಮಾಂಸಪಿಂಡ ಎನಿಸದೆ ಮಯುಪ್ರಾಣಿ 
ಎಂದು ಬಸವಣ್ಣ ಎನಿಸಿದನು ಲಿಂಗಪ್ರಾಣಿ ಎಂದು (ಸಿದ್ಧಫು- 3೬-೯); 
ಶರೀರದಲ್ಲಿ ಲಿಂಗವನ್ನು ಧರಿಸುವುದರಿಂದ ಈ ಶರವು ಮಂತ್ರ ಪಿಂಡದೆನಿಸಿತು 
(ಶಾರದ 884) [ಸಂ.] 

ಮಂತ್ರಪುರಶ್ಚರಣ (ನಾ). ಏಕಚಿತ್ತದಿಂದ ಮಂತ್ರವನ್ನು ಮೆಲ್ಲಗೆ 


ಮಂತ್ರದ್ರಷ್ಟ : 


ಕ್ರೌಂಚದರ್ಶನ ಕವಿಯು 


ಉಚ್ಚರಿಸುವುದು: ಮಂತ್ರಜಪ:  ಯಂತ್ರೋದ್ಧಾರಣ, ಮಂತ್ರ 
ಪುರಶ್ಚರಣ . . . ಮೊದಲಾದ ವಿವರಣಗಳು . , . ಪಾಂಚರಾತ್ರಾಗಮ 
ದಲ್ಲಿಯೂ ಸುಂದರವಾಗಿ ಚಿತ್ರಿತವಾಗಿವೆ (ಭಕರ. ೭೪). [x0.] 


ಮಂತ್ರಪುಷ್ಪ (ನಾ). ದೇವರಿಗೆ ಮಹುಮಂಗಳಾರತಿಯಾದ ಮೇಲೆ 
ಮಂತ್ರಪೂರ್ವಕವಾಗಿ ಅರ್ಪಿಸುವ ಹೂವು ಮತ್ತೂ. ಆಗ ಹೇಳುವ 
ಮಂತ್ರಸವಬದಾಯ ;  ರಾಜಾಧಿರಾಜನೆಂಬ ಮಂತ್ರಪುಷ್ಟಗಳಿಂದ 
ಪೂಜಿಸಿದರು ಒಲ್ಲ ಪುರಂದರವಿಠಲನ (ಕರಂತ. ೨-೭೯-೩); ಯಂತ್ರವಾಹಕಂಗೆ 
ಮಂತ್ರ [೫೫೫- ಸುಮಂತ್ರ]ಪುಷ್ಟವುನಿತ್ತು ನಿರ್ವಾಜಭಕ್ತಿಯಿಂ ಪ್ರದಕ್ಷಿಣಂ 
ಯ್ತು ಫೊಡೆಮಟ್ಟು (ಉಾಜಕ. 0೩-೩೪ ನ). [ಸಂ.] 
ಮಂತ್ರಪೂತ (ನಾ). ಮಂತ್ರದಿಂದ ಪವಿತ್ರವಾದುದು. - ಪರಿಶುದ್ಧ 
ವಾದುದು : ಮಂತ್ರಪೂತವಾದ ಈ ದರ್ಭೊದಕದಿಂದ ಶರೀರ 
ಬಾಧೆಯೆಲ್ಲಾ ಪರಿಹಾರವಾಗುವುದು (ಕಾಕುಂತ, ೪೨-೨೪). [ಸಂ,] 
ಮಂತ್ರಭ್ರಮಿತ (ನಾ). ರಹಸ್ಕಾಲೋಚೆನೆಯಲ್ಲಿ ತಪ್ಪುದಾರಿಯನ್ನು 
ಹಿಡಿದವನು : ಸಮರಜಯಸಾಧಕರು ಮಂತ್ರಭ್ರಮಿತರಾಯ್ತಪಜಯ 
ವಧೂವಿಭ್ರಮಕಟಾಕ್ಷದ ಘಾಯದಲಿ ಕಳವಳಿಸದವರಾರು (ಕುಠ್ಶಾಳ. 3-೦೩); 
£ ಇಲ್ಲಿ `ಭ್ರಾಂತ' ಎಂಬ ಅರ್ಥದಲ್ಲಿ 
ವಾಗಿದೆ. [ಸಂ.] 
ಮಂತ್ರಮುಕ್ತ (ನಾ). ಮಂತ್ರದ ಸಹಾಯದಿಂದ ಪ್ರಯೋಗಿಸುವ 
ಆಯುಧ ; ಮಂತ್ರಾಸ್ತ್ರ : ಅಗ್ನಿಪುರಾಣವು ಆಯುಧಗಳನ್ನು ಅಸ್ತ್ರ 
ಮತ್ತು ಶಸ್ತ್ರೆಗಳೆಂದು ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ. ಇವುಗಳಲ್ಲಿ 
ಮೊದಲನೆಯದನ್ನು (೧) ಯಂತ್ರಮುಕ್ತ, (೨) ಪಾಣಿಮುಕ್ತ: () 
ಮಂತ್ರಮುಕ್ತ, (೪) ಮು್ತಿಸಂಧಾರಿತ (ಬಿಟ್ಟು ಹಿಂದಕ್ಕೆ ಪಡೆದದ್ದು) 
ಎಂದು ನಾಲ್ಕುಗಿ ವಿಭಾಗಿಸುತ್ತದೆ (೪೫೦. ೨೭೨). [ಸ0.] 
ಮಂತ್ರಮುಗ್ಧ (ನಾ). ಮಾಟ, ವಶೀಕರಣ ಮುಂತಾದ ಮಂತ್ರದ 
ಪ್ರಯೋಗಗಳಿಂದೆಂಬಂತೆ ಮರುಳಾದವನು, - ಪರವಶನಾದವನು ; 
ಶ್ರೀ ರಾಮಕೃಷ್ಣಪರಮಹಂಸರ ಮಾತು ನರೇಂದ್ರನನ್ನು ಮಂತ್ರಮುಗ್ಧ 
ನನ್ನಾಗಿ ಮಾಡಿತು (ರರ್ಕುಸಾ- ೪0); ಈ ಅದ್ಭುತಭಾವವನ್ನು ಅನುಭವಿಸ 
ಬಲ್ಲವರು ಇದರಿಂದ ಮಂತ್ರಮುಗ್ಗರಾಗುತ್ತಾರೆ (ಳಾರದ- ೫೨). 
[೫ಂ.] 
ಮಂತ್ರಯೋಗ (ನಾ). ಮಂತ್ರಸಾಧನೆ ; ಮಂತ್ರದ ಅನುಸ;ಧಾನ ; 
ಪ್ರಣವುದಿ ಮಂತ್ರಾನುಸಂಧಾನದಿಂ ಪರಮಾತ್ಮನಲ್ಲಿ ಮನೋಲಯವಹುದೇ 
ಮಂತ್ರಯೋಗವೆನಿಸುವುದು (ನೇಕ. ೪); ಆಗಮೋಕ್ತಮಾರ್ಗದಿಂದೆ 
ಜಪಮೂಲಿಕೆಯಿಂದೆ ಅಂಗುಷ್ಮಮಧ್ಯಮಗಳಿಂದೆ ಉಪಾಂಶುಶೂಪದಿಂದೆ 
ಧ್ಯಾನಪೂರ್ಪಕದಿಂ ಜಪವಂ ಮಾಡುವುದೆ ಮಂತ್ರಯೋಗವೆನಿಸಿತ್ತು (6೬ಂರೇ. 
೨೦೩-೫೨); ಈ ಮಂತ್ರಗಳೆ ಜಪೆಗಳಿಂದ ಶಾಸ್ತ್ರದಲ್ಲಿ ಹೇಳಿರುವಂತೆ ಕಾಲ 


ನಿನ್ನ 


'ಭ್ರಮಿತ' ಎಂದು ಪ್ರಯೋಗ 


ಮಂತ್ರವಾದ 


ದೇಶಗಳಿಗನುಸಾರವಾಗಿ 


ವೆಂ: 


ಅಭ್ಯಾಸಮಾಡುವುದಕ್ಕೆ 
'ದು ಹೆಸರು (ಕಾಕರ, 029)- [ಸಂ.] 
ಮಂತ್ರವಾದ (ನು). ೧. ಯಕ್ಷಿಣೀವಿದೈೆ; ಇಂದ್ರಜಾಲ; ಚಾಣಸ್ಯಂ 
ಜ್ಯೋತಿಷಂ ಮಂತ್ರವಾದಂ ಮೊದಲಾಗೊಡೆಯ ಶಾಸ್ತ್ರಂಗಳೆಲ್ಲಮನೇನೀ 
ಕೂಸನೋದಿಸಿದಾ (ತಕ್ಕಾರಾ- ೨೩-೦೭); ಜ್ಯೋತಿಷ ಮಂತ್ರವಾದದೆಡೆಯೊಳ್‌ 
ವಿದ್ವಾಂಸರೊಳ್‌ ಸ್ತ್ರೀಯರೊಳ ದೊರೆಗಳ್ಳೆ ಚ್ಹಲು ಬೇಕೆಲೈ (ಸೋಮೇಶ. ಇಲ್ಲು 
ವಿಗಡಮುನಿ ಚಿತ್ತಾಕರುಷಣದ ಮಂತ್ರವಾದವೊ . . . ಚಿತ್ರವಾಯ್ತೂ 
ರ್ಪಶಿಯ 6-2). ೨. ಸನ್ಮಾರ್ಗವನ್ನು ತೋರಿಸು 


“ಮಂತ್ರೆಯೋಗ” 


ರ್ಪಶ್ರಿಯ ಬಶವಿನಲಿ (ಕುವ: 
ವುದು ; ಆಚಾರ್ಯನಂತೆ. ಮಾಡಲ್ಪಕ್ಕುವಂ ತೋರ್ಪುದೇ ಮಂತ್ರವಾದ 
ವೆನಿಸುವುದು (೧೭. ೪). [ಸಂ.] 

ಮಂತ್ರವಾದಿ (ನು). ೧. ವೇದಮಂತ್ರಗಳನ್ನು ಹೇಳುವವನು ; 
ಸನ್ಮಾರ್ಗವನ್ನು ತೋರಿಸುವವನು. ೨. ಯಕ್ಷಿಣೀವಿದೈೆಯನ್ನು 
ಬಲ್ಲದನು; ಐಂದ್ರಜಾಲಿಕ : ಮಾಂತ್ರಿಕ : ವಿವಿಧ ಮಣಿಕಿರಣಚಯದಿಂ 
ದವನಿಃ ಆದು ಕೊಟ್ಟನರ್ಥಿಜನಕ್ಕಾ ದಿವಿಚ್ಛೇಂದ್ರೆಂ ಬಳವಿಯ ಮಂತ್ರ 
ವಾದಿಯೆನೆ ಮಕುಟಬದ್ಧ ಸಮಾಜಂ (ಉತಿಪು- ೦೦-೦೦): ೩, ಜನರನ್ನು 
ಪೀಡಿಸುವ ಭೂತಪ್ರೇತಪಿಶಾಚಾದಿ ಬಾಧೆಗಳನ್ನು ಮಂತ್ರತಂತ್ರ 


ಇಗಲರಿ ಒಡನೆ ನುಡಿವರು (ಏಸರ- ೦೩೨); ಎಲವೊ ದುಷ್ಟಗ್ರಹದ 
ಬಾಧೆಯ ನಿಲಿಸಲರಿಯರೆ ಮಂತ್ರವಾದಿಗಳು (ಕುನ್ಮಾರ್ರೋ.. ೦೩-೦೦): 
ಮಂತ್ರವಾದಿ ಎಂಬವನು ಊರನ್ನು ಕಣ್ಣೆವೆ ತೆರೆಯುವುದರೊಳೆಗೆ ಸುಟ್ಟು 
ಬಿಡಬಲ್ಲ ಶಕ್ತಿಗಾರನೆಂದು ಅವರ ತಿಳಿವು. (ಶಾಲಶ್ರ್‌ 1» ೧೩೦)- 
[ಸಂ. ಮಂತ್ರವಾದಿನ್‌] 
ಮಂತ್ರವಾದಿನಿ (ನಾ). ಮಾಯಾವಿದೈಯನ್ನು ಬಲ್ಲವಳು; ಮಾಟಗಾತಿ: 


*ಶನಿ'ವೆಸರ . ಮುದುಕಿಯಾದಾ ಮಂತ್ರವಾದಿಯ ಮರೆತೆಯೇಂ? 
(ame. ೨೭-೦)- [ಸಂ. ಮುಂತ್ರವಾದಿನೀ] 

ಮಂತ್ರವಿದ (ನಾ). ೧. ಮಾಟ. ಮಂತ್ರಗಳನ್ನು ಬ 
ಮಂತ್ರವಾದಿ : ಕನಕಲತೆಯುಮಾಕೆಗಮರಸಂಗಂ ಕ್ಷಣಮಾತ್ರ. 
ವಿದ್ವೇಷಕುರಿಯಪ್ಪ್ಪು ಪುಷ್ಪಮಾಲೆಯಂ।' ಮಂತ್ರವಿದರುಪದೇಶದಿಂ 
ಮದ್ಯರಸನಿವೈದನವ್ಮಾಜದಿಂ  ಪರಿಚಾರಿತೆಯರ ಕೆಯ್ಯೊಳಟ್ಟುವುದುಂ 


ವಂಂತ್ರಪ್ರಯೋಗದಿಂ। 


(ಉತ. 6-80 5). ೨. ಮಂತ್ರಪ್ರಯೋಗದಿಂದ ರೋಗ. 
ವಿಷ ಮುಂತಾದವುಗಳನ್ನು ಹೋಗಲಾಡಿಸುವವನು : ಅದಿದಷ್ಟನಂ 
ಪರೀಕ್ಷಿಸಿ ದಯೆಯಿಂ ಮಂತ್ರೌಷಧಿಯಂ ಮಾಟ್ಕುದು ಮಂತ್ರವಿದು (ನನರ. 
[ಸಂ. ಮಂತ್ರವಿದ್‌] 


ಮಂತ್ರವಿದ ೨: ಗುರೂಪದೇಶ ಮಂತ್ರವೈದ್ಯ 


೩-೦೦೦). 
ಮಂತ್ರವೈದ್ಯ (ನಾ). 
ಜಂಗಮೋಪದೇಶ ಶಸ್ತ್ರವೈದ್ಯ ನೋಡಾ (೨೩, ೬೫೩) - [ಸಂ.] 
ಮಂತ್ರಶಕ್ತಿ (ನಾ). ೧. ವೇದಾದಿ ಮಂತ್ರಗಳ ಸಾಮರ್ಥ್ಯ; ಮಂತ್ರಿಗಳ 
ಮಂತ್ರಕ್ಕೆ ಉದುರುವುದೆ ಮಾಂಗುಯಿ ಮಂತ್ರಶಕ್ತಿಯ: ದೈವಪಂಚಾಯತ 
(ನಕು: ೦೯-೨೦)- ೨. ಹಿಂದೆ ರಾಜನಿಗಿದ್ದ ಪ್ರಭುಶಕ್ತಿ, ಮಂತ್ರಶಕ್ತಿ 
ಮತ್ತು ಉತ್ಸಾಹಶಕ್ತಿ ಎಂಬ ಮೂರು ಪ್ರಕಾರದ ಶಕ್ತಿಗಳಲ್ಲಿ ಒಂದು; 
ರಾಜನೀತಿಯ ಸಾಮರ್ಥ್ಯ : ಕಾರ್ಯಾಂಶವಿ ನೆನೆದು 
ತಿಳಿದಾ ಧರಾಧೀಶ್ವರಂ ಮಂತ್ರರ್ರಿಗೆ ಜನ್ಮಭೊವಿಂಯಾದಂ (ಪಂತ. 
8-00) ; ಒಲಿದರೊಳಲಂಚೆದಲಿ ಛಿದ್ರಿಸಿ ಕೊಲುವ ಮುನಿದೊಡಿ ಮಂತ ತ್ರ 
ಶಕ್ತಿಯೊಳಳುಕಿಸುವ ಮಂತ್ರಿಗಳು . ಮೆಜಕೆದರು.  ವಾಮಭಾಗದಲಿ 
(ಕುಪ್ಮುಣ- ೪-೬೫): ೩. ಅಭಿಚಾರ ; ಮಾಟಿ : ಮಂತ್ರಶಕ್ತಿಯಲ್ಲಿ ನನ್ನದು 

ಅದ್ಭುತ ಎಂಬ ಹೆಮ್ಮೆ [ಸಂ.] 


ಸಃ ನನಗೆ (ಶರೈಸ. ೨೩೮)- 
ಮಂತ್ರಶಾಲೆ (ನಾ). (ಅರಸನು) ವಂಂತ್ರಿಗಳೊಂದಿಗೆ ಗಹನವಾದ 


ಜ್ರ 


15 


28 


40 


ಮಂತ್ರಾಧ್ವ 


ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸುವ ಮನೆ : 
ನರ್ಣೇತಮಂತ್ರರಾದ ಮಂತ್ರಿಗಣಮಂ ಸನ್ಮಾನಪುರಸ್ಸರಂ ಕ್ರಮಂದಪ್ಪ; 
ವಿಸರ್ಜಿಸಿ ಮಂತ್ರಶಾಲೆಯಂ ಪೊಳಿಮಟ್ಟು ಬಂದು (8. ಟಂ ವ): 
ವಾಲಿ ಮಂತ್ರಶಾಲೆಯಂ ಸುಗ್ರೀವಂಬೆರಸು ಪೊಕ್ಕು ಮಂತ್ರಿಮಂಡಲಮು 
ಮನಾಪ್ತಪರಿಜನಮುಮಂಂ ಬರಿಸಿ (ಶಂಠಾಮಾ- ೦0-0೬೯ ಫ)- 
[ಸಂ. ಮಂತ್ರಶಾಣ] 

ಮಂತ್ರಸಾಕ್ಷಾತ್ಕಾರ (ನಾ). ತನ್ನ ತಪಸ್ಸಿನ ಪ್ರಭಾವದಿಂದ ಮಂತ್ರಗಳ 
ಪ್ರಯೋಜನವನ್ನು ಕಂಡುಕೊಳ್ಳುವಿಕೆ : ಈ ವಿಧವಾದ ಮಂತ್ರ 
ಸಾಕ್ಷಾತ್ಕಾರ ಮಾಡಿಕೊಂಡವರೇ ಯುಸಿಗಳು (೫ರರ- ೫೬0, [ಸಂ.] 

ಮಂತ್ರಸಾನಿ (ನಾ). ೧. ಮಾಟಿಮಾಡುವವಳು ; ಮಾಟಗಾತಿ ; ಆ 
ಮುದುಕಿ ಮಂತ್ರಸಾನಿ (ಕಣ: ೬೭). ೨. ಹೆರಿಗೆ ಮಾಡಿಸುವ 
ವೃತ್ತಿಯವಳು; ಸೂಲಗಿತ್ತಿ: ಈ ಪೊಳಲ ಮಂತ್ರಸಾನಿಯರೆಲ್ಲರನ್ನೂ 
ಹಿಡಿದು . ., ದೇಶಾಂತರಕ್ಕೆ ಕಳುಹಿಸುವರೆಂತೆ(ಬುಶ್ಟಾಶುಂ.. ೩೯೩)- 

[ಮಂತ್ರ 4 ಸಾನ್ಶಿ, / ತೆಲು, ಮಂತ್ರಸಾನಿ, ಮಂತವಸಾನಿ] 

ಮಂತ್ರಸಿದ್ಧ (ನಾ). ಮಂತ್ರದ ಬಲವನ್ನು ವಶಪಡಿಸಿಕೊಂಡಿರು 
ವವನು ; ಮಹನೀಯಂ ಮಂತ್ರಸಿದ್ಧಂ ಬಿಡೆ ಪಿಡಿದ ಮಹಾಮುದ್ರೆಯಂ 
ಕಂಡು ದುಪ್ಪಗ್ರಹಮಾದಂ ಶಾಂತಿಯಂ ತಾಳ್ಗುವ ತೆಜದೆ (ರಕ್ಷಕ: 
೪-0೪6). [ಸಂ.7 

ಮಂತ್ರಸಿದ್ಧಿ (ನಾ). ೧. ಮಂತ್ರದ ಬಲವನ್ನು ಸಾಧಿಸುವುದರಿಂದ 
ಉಂಟಾಗುವ ಸಾಮರ್ಥ್ಯ, - ಶಕ್ತಿ : ಕಾಮೇಶ್ವರಮಂತ್ರದುಂ ಲಕ್ಷಮಂ 
ಜಪಿಸಿ ಅದರ ಹತ್ತನೆಯ ಭಾಗ ಮಾಂತ್ತುಗದ ಹೂವಂ ಹೋಮಮಂ 
ಗೈಯಲು ಮಂತ್ರಸಿದ್ಧಿಯಪ್ಪುದು (ಉನುಣ- ೨೬೦) ; ಈ ರಾಕ್ಷಸನು ನನ್ನ 
ಮಗನನ್ನು ಕೊಲ್ಲಲು ಶಸ್ತನಲ್ಲ; ಏಕೆಂದರೆ ನನ್ನೆ ಮಗ ತೇಜಶ್ಶಾಲಿ, 
ವೀರ, ಮಂತ್ರಸಿದ್ಧಿಯನ್ನು ಪಡೆದವನು (68ರ: ಇ). ೨. ಮಾಟ, 
ವಶೀಕರಣ ಮುಂತಾವ ವಿದ್ಯೆ: ಮಂತ್ರಸಿದಿಯೊ. , . ಮೇಣ್‌ 
ವರೌಷಧತಂತ್ರತಿಲಕಪೊ ರಮಣರಿದರೈವರ ವಶೀಕರಣ (ಕನ್ನೂರ. ೧೫೨3). 


[೫ಂ.) 
ಮಂತ್ರಾಕ್ಷತೆ (ನಾ). ಶುಭಕಾರ್ಯಗಳಲ್ಲಿ ಮಂತ್ರಪೂರ್ವಕವಾಗಿ 


ಬಳಸುವ ಅರಿಸಿನ ಅಥವಾ ಕುಂಕುಮದಲ್ಲಿ ಕಲಸಿದ ಅಕ್ಕಿ ; ಅಕ್ಷತೆ; 
ಆ ಪರಿತುಪ್ಪನಹ ನೃಪಗೆ ಮಂತ್ರಾಕ್ಷತೆಯನಿತ್ತು (೫48. 8-63) ; ನಿಖಿಲ 
ಭೂಸುರರುರುವ ಮುತತ್ರಾಕ್ಷತೆಯ ಕೂಳುತಳ್ಳಿ ಆದ ಜಯರವದೊಡನೆ 
ವೇಜ್‌ದನು ಕಲಿದ್ರೋಣ (ಕುವ್ಮಾರ್ರೋ, ಊ 
ಸೋದರರ್ವೆರಸಿ . 


ರಥ 

ಬರಲಾ ನೃಪಾಲಕಂ 

« ಪರಸಿ ಮಂತ್ರಾಕ್ಷತೆಯನಿತ್ತು (ಹೈನಾ. ೨-೧೪). 

[ಸಂ. ಮಂತ್ರಾಕ್ಷತ] 

ಮಂತ್ರಾಕ್ಷರ (ನಾ). ಮಂತ್ರದಲ್ಲಿರುವ ವರ್ಣ; ಮಂತ್ರಘಟಿತವಾದ 
ಅಕ್ಷರ: ಮಂಂತ್ರಾಕ್ಷರನಿಯಮದಿನಭಿಮಂತ್ರಿಸಿ ಬರಿಸಿದೊಡೆ ಮಯ 
ದೇವಂ ಬಂದೇಂ ಮಂತ್ರಂ ಪೇಲ್‌ನೆ (ಕಂಠ. 0-039); ಎನಗಂ ಸಮ್ಮೋ 
ಹನಮಾದುದಕ್ಕುಮಂದಣ್ಣನ ಸೂನೃತವಚನವೆಂಬ ಮಂತ್ರಾಕ್ಷರದಿಂ 
(ಗರಾಯು- ೦-೬೨). [ಸಂ.] 

ಮಂತ್ರಾಗಮ (ನಾ). ಮಂತ್ರದ ಉಚ್ಚಾರಣೆ ; ಮಂತ್ರಪಠಣ : 
ಹೊರೆಯೆವರ ಕೈಲಾಗುವುದ್ದಿನ ಕಮಳೆಜಳಮಂತ್ರಾಗಮದರೆಚ್ಚತ್ತನೊಂದೇ 


ನಿಮಿಷದಲಿ ರ್ಣ (ಕುಳ. ೦೦-೩೦). [ಸಂ.] 
ಮಂತ್ರಾಗಾರ (ನಾ). ಎ ಮಂತ್ರಶಾಲೆ: ಮಂತ್ರಿಗಾರದಿಂದಂ ಕ್ಷಿತಿಪತಿ 
ಸ್ರೀ (ಕುರ್ರಪು- ೯-೦೩೦)- [ಸಂ] 


ಮಂತ್ರಾಧ್ವ (ನಾ). [ವೀಶೈ] ಮಹಾಲಿಂಗದಲ್ಲಿ ಉತ್ಪತ್ತಿಯಾದ 
ಸಾದಾಖ್ಯಗಳು ಜಗತ್ತಿನಲ್ಲಿ ಪ್ರಕಟವಾಗಲು ಸಹಾಯಕವಾಗಿರುವ 


ಮಂತ್ರಾನುಷ್ಠಾನ 


ಆರುಮಾರ್ಗಗಳಲ್ಲಿ ಒಂದು; ಮಂತ್ರರೂಪವಾದ ಮಾರ್ಗ: 
ವರ್ಣುಧ್ವ, ಪದಾಧ್ವ, ಮಂತ್ರಾಧ್ವ (ಇವು ಮೂರು ಶಬ್ದಾಧ್ವಗಳು) 


(ಕಾಸೂ 3 680) ; ಐವತ್ತೆರಡಕ್ಷರಗಳೇ ವರ್ಣಾಧ್ವ. ಈ ವರ್ಣಗಳ 
ಮೂಲಕ ಪದಗಳು ಉಂಟಾಗುತ್ತವೆ. ಇವೇ ಪದುಧ್ವ. ಈ ಪದಗಳ, 
ಮೂಲಕ ಮಂತ್ರಗಳು ಉತ್ಪನ್ನವಾಗುತ್ತವೆ. ಇವೇ ಮಂತ್ರಾಧ್ಯ| 5 


(ಕೋ. ೨೨)- * ಷಡಧ್ವ > ಪರಾ. [ ಸಂ. ಮೇತ್ರಾಧ್ವನ್‌ ] 

ಮಂತ್ರಾನುಷ್ಠಾನ (ನಾ). ಮಂತ್ರಸಹಿತವಾದ ವಿಧಿ. - ಆಚರಣೆ : 
ವಿಧುವಿಶದದುಕೂಲವಸನಶೋಭಂ  ನಾನಾವಿಧಮಂತ್ರಾನುಷ್ಮಾನಪ್ರಧಾನೆ 
ನುಪವಾಸದಿಂ ತ್ರಿರಾತ್ರಮನಿರ್ದಂ (ಅ೭ತ. 0೨-೬೪) ಚಿನ್ನದಲ್ಲಿ ಮಾಡಿದ್ದ 
ಒಂದು ಗೋವಿನ ಉದರದೊಳಗೆ . ಕುಳಿತುಕೊಂಡು, ಮಂತ್ರಾ 
ನುಷ್ಕಾನ ಮಾಡಿ ಅನಂತರ ಈಚೆಗೆ ಬಂದರು (ತಂ. 340). [ಸಂ] 

ಮಂತ್ರಾಲಯ, (ನಾ). ಇ ಮಂತ್ರಶಾಲೆ: ಸಚಿವರೊಡವರೆ ಪತಿ ಮಂತ್ರಾ 
ಲಯಕೆ ಬಂದು ಮಂತಣವಿರ್ದಂ (ಶ್ರತೃಶು- ೭-೩೦). [ಸಂ.] 


10 


ಮಂತ್ರಾಲಯ (ನಾ). ಆಂಧ್ರಪ್ರದೇಶದ ಕರ್ನೂಲುಜಿಲ್ಲೆಯ 
ಆದವಾನಿ ತಾಲ್ಲೂಕಿನಲ್ಲಿರುವ ಒಂದು ಪುಣ್ಯಕ್ಷೇತ್ರ: ಶ್ರೀ 


ರಾಘವೇಂದ್ರರು ಮಂತ್ರಾಲಯ(ಮಂಚಾಲೆ)ವನ್ನು ಸೇರಿದೊಡನೆಯೇ 
ಮೊದಲು ಕುಲದೇವಿ ಮಂಚಾಲಮ್ಮನ ದರ್ಶನ ಮಾಡಿದರು ($58. ೬೩೪) ; 
ಮಂತ್ರಾಲಯ ... ಇಲ್ಲಿ ರಾಘವೇಂದ್ರಸ್ವಾಮಿಗಳ ಮಠ ಹಾಗೂ 
ಬೃಂದಾವನವಿದೆ (ಕಂಕೋ. ೫11: ೪೬೪). 

[ಐ ಇದು 'ಮಂಚಾಲೆ` (ಗ್ರಾಮ) ಎಂಬುದರ ಸಂಸ್ಕೃತೀಕರಣ] 
ಲೋಚನೆ, `ಮಂತ್ರಾಳೋಜನೆ (ನಾ). ರಾಜಕಾರ್ಯ 
ಮುಂತಾದ ವಿಷಯಗಳಲ್ಲಿ ಮಾಡಬೇಕಾದ ಕರ್ತವ್ಯವನ್ನು ಕುರಿತು 
ಆಪ್ತರೊಂದಿಗೆ ಮಾಡುವ ಸಮಾಲೋಚನೆ, ಚರ್ಚೆ; ವಿಠಾಖಭೂತಿ 
ಮಂತ್ರಾಲೋಚನೆಯೊಳ್‌ ಯಂವರಾಜಂಗೆ ಬಟಯನಟ್ಟಿ 
ಧರ್ಮರಾಯನು . , 


(ಉಂತಿಪು- 


೭-೫೩ ನ): ೬ ಧೌಮ್ಯಮಹರ್ಷಿಗಳನ್ನು ಬರಮಾಡಿ | ೩8 


ಕೊಂಡು ರಾಜಸೂಯಯಾಗದ ವಿಚಾರದಲ್ಲಿ ಮಂತ್ರಾಲೋಚನೆ ನಡಸಿದನು 
(0೫ಸೂ- ಮಂತ್ರಾಳೋಚನೆ ; ದೇವಯಪಿಗಣಂ ನೆರೆದು ಬಹುವಿಧ 


ಹೋಚನೆಯುನೆ: 


ಮಂತ್ರಾಳೋಚನೆಯನೆಸಗಿ (ಕಂಕಣ, ೨: ) 
[ಸಂ, ಮಂತ್ರಾಲೋಚನ] 
ಮಂತ್ರಾವಾಸ (ನಾ). ಇಮಂತ್ರಶಾಲೆ ; ಮಾಣ್ದಿರದೆ ಮಂತ್ರಾವಾಸದೊಳ್‌ 
ಮಂತ್ರನಿಶ್ಚಿತನಾಗೀಗಡೆ ಕಾದಿದಲ್ಲದಿಳೆಯಂ ನೀನೆಂತುದೇನಿತ್ತಪರ್ಯ 
(ಕಃ! [ಂ.] 
ಮಂತ್ರಾಸ್ತ್ರ (ನಂ). ಇಂದ್ರ. ಅಗ್ನಿ ಮೊದಲಾದ ದೇವತೆಗಳು 
ಆವಾಹನೆಯಾಗಿರುವರೆಂದು ನಂಬಲಾದ ಬಾಣ ಮುಂತಾದ ಅಸ್ತ್ರ: 
ದನುಜ ಮನದಲಿ ಕಡುಗಿ ಮಂತ್ರಾಸ್ತ್ರವನು ತೊಡಚಿದನಾಹವಾಗ್ರದಲಿ 
(೪0. ೨೨-೩೦) ; ಪೂತುರೇ ತರುಣ ಮಂತ್ರಾಸ್ತ್ರಪ್ರತೀಕಾರಚಾತುರ್ಯ' 


6-6೭). 


ಮುಂಟಲಾ ನಿನ್ನೊಳದು ಲೇಸು (ಕೈಮಿಧಾ.₹-೩೪). [ಸಂ.] 
ಮಂತ್ರಾಳೋಚನೆ 'ಮಂತ್ರಾಲೋಚನೆ` ನೋ: 
ಮಂತ್ರಿ (ನಾ). ೧. ವೇದಪಾಠದಲ್ಲಿ ಪರಶ್ರಮವಿರುವವನು. 


೨, ಮಂತ್ರಗಾರ ; ಇಂದ್ರಜಾಲಿಕ : ಎದ್ದುದೊಂದು ರೆಕ್ಕಸಗಾಳಿ . . . 
ಮಂತ್ರಿಯ ಮುಂದೆ ಮಂತ್ರಕೆ ಬೆದರುತೋಡುವ ಮರುಳ್ನಳನೆ ಹೋಲಿ 
ಧೊಳಿ ತರಗೆಲೆ ಶೃಣಂ ಕಸಕಡ್ಡಿಗಳ ಹಿಂಡು ಜೆದರಿದುದು (ತತ್ರಾಂಗ. 
೪6-0೩೦೬). ೩. = ಮಂತ್ರವಿದ ೨: ದಹ್ಜೆನೊಳ್‌ ಕರಂ ಸುರುಚಿರ 
ಶಾಂತಿಯಿಂ ಸೆಗಲ ಮಂತ್ರಿ ಪೊಗಟಕ್ಕಿಯ ಮಂ[ಶಾಕಾಂ- ತಂ]ತ್ರಿಯಲ್ಲನೇ 
(*ಐರ- ೩-002), ೪. ಆರಸನಿಗೆ ಸಲಹೆಯನ್ನು ಕೊಡುವವನು: ಸಚಿವ: 
“ಮಂತ್ರೀ, ಬುದ್ಧಿಸಹಾಯಃ, ಆಮಾತ್ಯಃ, ಸಚಿವ; ಈಲ 


ಮಂತ್ರಿ” 


೬೮೩೧ 


15|ಮಂತ್ರಿತ್ವ (ನಾ). 


ಮಂತ್ರಿಸು 


(ತಂಯು, ೭೦-೨೭೨): ಮಂತ್ರಿ ಪುರೋಹಿತ ಶ್ರೀಕರಣಮುಂ ಸಾಸಿರ್ವ್ವರುಂ 
ಅಜುನೂರ್ವ್ವರುಂ. (os. ಹರು ೨೯೬; 
8ನೆಯ ಕತ) ; ನಾನಾ ಚಮತ್ಕಾರವಂ ಅಜಯಲ್ಪಲ್ಲೊಡೆ ಮಂತ್ರಿಯಾಗು 
ಡೋಮೀತ- ೬೬). ೫. ಪ್ರಜಾತಂತ್ರದಲ್ಲಿ ರಾಜ್ಯಕ್ಕೆ ಸಂಬಂಧಿಸಿದಂತೆ 
ಆಡಳಿತವನ್ನು ನಿರ್ವಹಿಸುವವನಂ : ಮಂತ್ರಿಗಳೆ ಮನೆಗೇ ಮೋಟಾರು 
ಹೋಯಿತು (ಮಕೋನಂ. ಒ೪)- 'ಮಂತ್ರಿಮಂಡಲ' ಪರಾ- 
[ಸಂ. ಮಂತ್ರಿನ್‌] 

ಮಂತ್ರಿತ (ಗು). ೧. ಮಂತ್ರಾಲೋಚನೆ ಮಾಡಲ್ಪಟ್ಟ : ಸಲಹೆಯನ್ನು 
ಕೊಡಲ್ಪಟ್ಟ. ತಿ. ಹಾಕಲ್ಪಟ್ಟ ; ಅಭಿಮಂತ್ರಿಸಿದ ; 
ವೇದವ್ಯಾಸ ಪರಮಖುಷಿ ಗಂಗೆಯೊಳ್ಳಲದೇವಶೆಯನರ್ಚಿಸಿದ ಮಂತ್ರಿ 
ತೋದಕವನು ವರಪುಷ್ಪಪಲ್ಲವದ ಪೊಂಗಳಸಮಂ ತುಂಬಿ , , . ಈಯಲೈ 
(ಕೈನ ೩೪-೦)- [ಸಂ.) 

ಮಂತ್ರಿತನ (ನಾ). ಸಚಿವನ ಪದವಿ.- ಹು 
ತನಕ್ಕೆ ತಕ್ಕವನು (ವಿಸಫು- ೩-೩). 


ಸಹಿತಂ... ಕೊಟ್ಟರ್‌ 


ಮಂತ್ರ 


ರಃ ಆತನು ನಿನಗೆ ಮಂತ್ರಿ 

[ಮಂತ್ರಿ + - ತನ] 

ಮಂತ್ರಿತನ : ನಮ್ಮ ಕಥಾನಾಯಃರ ಕಾಲಕ್ಕೆ 

ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು 

[ಜ.7 

ಮಂತ್ರಿಪ (ನಾ). ಮಂತ್ರಿಗಳಲ್ಲಿ ಮುಖ್ಯನಾದವನು : ಭೂಸುರವರ 
ವಿರೂಪಾಕ್ಷಸುತ ಲಿಂಗಮಂತ್ರಿಪಂ ವಿರಚಿಸಿದ ಕಬ್ಬಿಗರ ಕೈಪಿಡಿಯನಂಗೀ 
ಕರಿಪುದಖಿಲಸುಜನರ್ಕಳು (ಕಕ್ಕೆ. 009); ನೀಲಗಿರಿಮಾಹಾತ್ಮೆ ಯಂ. 
ಮಂತ್ರಿಪಂ ಕಥಿಸಿದ೦ (ಉನೂಕ್ಕ. 6೨-3೩). [ಸಂ,] | 

ಮಂತ್ರಿಮಂಡಲ, ಮಂತ್ರಿಮಂಡಳ (ನಾ). ರಾಜ್ಯಾಡಳಿತದ ಹೊಣೆ 
ಯನ್ನು ಹೊತ್ತಿರುವ ಸಚಿವಸಮಿತಿ : ವಾಲಿ... ಮಂತ್ರಿಮಂಡಲ 
[೫3ಕಾ9. ೪) ಮುಮನಾಪ್ತಪರಿಜನದುಮಂ ಬರಿಸಿ (ಶಂಠಾಮಾ.00-0೬೯ ನ); 
ಮಹಾಪ್ರಧಾನ ಅಥವಾ ಮಹಾಮಾತ್ಮನು. ಮಂತ್ರಿಮರಿಡಲದ ಮುಖ್ಯಸ್ಥ 
ನೆಂದು ಭಾವಿಸಬಹುದು (189. ೩೩೧). ಮಂತ್ರಿಮಂಡಳ ; ಚುನಾವಣೆಯ 
ನಂತರ ಮೊದಲ ಬಾರಿಗೆ ಮಂತ್ರಿಮಂಡಳವು ಸಭೆ ಸೇರಿತು (69). 

[ಸಂ,] 
ಮಂತ್ರಿಮಂಡಳ 'ಮಂತ್ರಿಮಂಡಲ' ನೋ. 


30| ಮಂತ್ರಿಸಂಪುಟ (ನಾ). ಇ ಮಂತ್ರಿಮಂಡಲ: ಮಂಂ್ರಿಸಂಪುಟದಲ್ಲಿ 


ಪಕ್ಷಗಳು ಚಾಲನಶಕ್ತಿಯನ್ನು ಮತ್ತು ನಿರ್ದೇಶನದ ತತ್ತ್ವಗಳನ್ನು ನೀಡುತ್ತೆ 


ಬಂದಿವೆ" (ಕಾ೬೫. ೨) ; ಮಂಶ್ರಿಸಂಪುಟವು ದುರ್ಬಲವಾಗಿದೆಯೆಂದು 
ತೋರಿದಾಗ ರಾಜನು ಆದಕ್ಕೆ ಧೈರ್ಯ ಹೇಳಿ ಅದನ್ನು ಪ್ರೋತ್ಸಾಹಪಡಿಸ 
ಬಹುದು (ಉಾಕ್ಶಾಂಗ. ೦೦೨). [೫ಂ.) 


೩5 |ಮಂತ್ರಿಸು (ಕ್ರಿ). ೧. ಯಜ್ಞ. ಯಾಗ. ಹೋಮ. ಪೂಜೆ ಮೊದಲಾದ 


ಧಾರ್ಮಿಕಸವೂರಂಭಗಳಲ್ಲಿ ಯಾವ ವಸ್ತುವನ್ನಾಗಲಿ ಪವಿತ್ರ 
ಗೊಳಿಸಲು ಅದನ್ನು ಮುಟ್ಟಿ ವಿಧ್ಯುಕ್ತವಾಗಿ ಮಂತ್ರಗಳನ್ನು 
ಪಠಿಸು : ಮಂತ್ರಿಸಿದ ಪಶು ಉಪಾಕೃತಮೆಂಬುದು (ಕರಾಯ, ೬೯-೨೬4). 
ಶಿ. ಮಂತ್ರವನ್ನು ಉಚ್ಚರಿಸು.- ಪಠಿಸು.- ಹೇಳು: ಬ್ರಹ್ಮರ್ಷಿ 

'ವರ್ಷಿ ವಿಪ್ರೋತ್ತಮರನುಮತದಿಂ ಪ್ರಾಣಾಯಾಮಂ ಮಂತ್ರಿಸಿ... 
ಹೋಮಮಂ ಮಾಡುತ್ತಿರ್ದು (೧೦೪. 0೦-೯೬ 2); ಮಣಿದೆಳೆಯರಂ 
ಪರಸಿದನು ಮಂತ್ರಿಸುತೆ ಓಂ ಶಾಂತಿಯ೦ (ಕ್ರೀಣನೂ: 0೬೭-೪೨). ೩. 
ವಿಷ ರೋಗ ಮುಂತಾದುವನ್ನು ಪರಿಹರಿಸಲು ವಿಧ್ಯುಕ್ತವಾಗಿ 
ಮಂತ್ರ ಹಾಕು : ಗಾರುಡಿಗರ್‌ ಬಂದು ಕಂಡು ತಮ್ಮತಮ್ಮಅಾವಂದದಿಂ 


ಮಂತ್ರಿಸಿದೊಡೆಂತುಂ ನಿರ್ವಿಷಮಾಗದಿರ್ಪದುಂ (ಕತತ: ೦೦೩-೦೩); 
ಗಾರುಡಿಗರು. . . ಬಂದು ಮಂತ್ರಿಸಿ ನಾಗವಿಷದಿಂ ಮಡಿದ ರಾಯನ 


ಮಂತ್ರೋದಕ 


ನಾಗದಯ್ಯೋ ತಮ್ಮ ಕೈಯಲೆನುತ್ತ ತೊಲಗಿದರು (೧4. ೫೬-೨೩); 
ಮಂತ್ರೆಜಲದಲಿ ತೊಳೆದು ಘಾಯವ ಮಂತ್ರಿಸುತ ಕರ್ಪರದ ಕವಳದ 
ಯಂತ್ರರಕ್ಷೆಯಲವನಿಪನ ಸಂತೈಸಿ ಮಲಗಿಸುತ (ಕುವ್ಮಾಳ, ೦೦-೩೬) 
೪. ಬಾಣ, ಜಲ, ದರ್ಭೆ ಮೊದಲಾದುವುಗಳಲ್ಲಿ ದಿವ್ಯಶಕ್ತಿ 
ಯನ್ನುಂಟುಮಾಡಲು ಯಾವುದಾದರೂ ದೇವತೆಯನ್ನು ಆಹ್ವಾನಿಸಿ 
ಮಂತ್ರ ಹಾಕು: ಹರಶರಣರಂ ನೆನೆದು ಪಂಚಾಕ್ಷರಿಯ ಮಂತ್ರದಿ 
ಮಂತ್ರಿಸಿದ ಸುರುಚಿರ ಭಸಿತವಂ ತಳಿದು ತಾಂ ತೊಡೆಯಲ್ಕೆ ತತ್‌ಶೂಲೆ 
ಪರಿಹರಿಸಲು (04. ೪೯-೨೯); ಬಸಿವ ರಕುತವ ತೊಳೆತೊಳೆದು ಮಂತ್ರಿಸಿದ 
ಸಲಿಲವ ಮುಕ್ಕಳಿಸಿ (ಕುವ್ಮಾಳ: 00-80); ಜಗಜಗಿಸುವ ಮೂಡಿಗೆಯಿಂ 
ತೆಗೆದು ದಿವ್ಕಾಸ್ತ್ರವೃಂದಮಂ ಮಂತ್ರಿಸುತುಂ ಮಗುಳ್ಳೆಚ್ಚಂ (8950, ೫-೩೪). 
೫. ಸಲಹೆ ನೀಡು; ಬುದ್ಧಿವಾದವನ್ನು ಹೇಳು: ಮಂತ್ರಿಸಲ* 
ಶ್ರೇಷ್ಠವಾಗೃಷಿ ಗುರುವಸಿಷ್ಠನೀ ಮಾಳ್ಕೆಯಿಂ, ಭರತನಾತನ ಹಿಂದೆ 
ನಡೆದನ್‌ (ಶ್ರೀರಾವಡಿ, ೧೦೭-೦೩೦)- [ಮಂತ್ರ 4+ - ಇಸ್ಟು] 
ಮಂತ್ರೋದಕ (ನಾ). ಮಂತ್ರಪಠಣದಿಂದ ಪವಿತ್ರಗೊಂಡ ನೀರು ; 
ಮಂತ್ರಪೂತವಾದ ಜಲ: ಕುಡಿಸಿದರು ಮಂತ್ರೋದಕವನೊಳಗಡಸಿ 
ಕರುಳನು ಮುಚ್ಚಿ ಮಂತ್ರಿಸಿ ತೊಡೆದರಖಿಳೌಷಧಿಗಳನು ನೃಪಸೇನೆ 
ಯೆರಡಲಲ್ಲಿ [OD 
ಮಂಥ (ನಾ). ೧. ಕಡೆಯುವುದು. ೨. ಕಲಕುವುದು ; ಅಲುಗಾಡಿ 
ಸುವುದು. ೩. ಕೊಲ್ಲುವುದು; ನಾಶಪಡಿಸುವುದು : ಅರಿಗಾ ಸಾಗರನು 
ಮಂಥಮೂಢೆಯನಂತು ಒಲಿದಿತ್ತನೊೋ ಅವನೆ ಪೊರೆಗೆಮ್ಮನು (ರೃಷ್ಠಾರೋ. 
«ಐ... ೪. ತುಪ್ಪದಿಂದ ಮಿಶ್ರಿತವಾದ ಹುರಿಹಿಟ್ಟನ್ನು ತಣ್ಣೀರಿನಲ್ಲಿ 


ಹದವಾಗಿ ಕಲಸಿ ಮಾಡಿದ ಒಂದು ಬಗೆಯ ಪಾನೀಯ. 
೫. ಕಡೆಗೋಲಂ ; ಮಂತು ; “ಮಂಥಾಃ, ಮ;ಥಃ . . . ಖಿಜಕಃ ಈ 
೫ ಕಡೆಗೋಲ್‌  (ಹರಾಡು.೪೬-0೨೦). ೬. `ಸೂರ್ಯ, ರವಿ. 


೭. ಸೂರ್ಯನ ಕಿರಣ: ೮. ಒಂದು ಬಗೆಯ ಕಣ್ಣುಬೇನೆ. ೯. ಕಣ್ಣಿನ 
ಪಿಸುರು. ೧೦- (ಯಾಗದ) ಅಗ್ನಿಯನ್ನು ಉತ್ಪಾದಿಸಲು ಉಜ್ಜುವ 
ಸಾಧನ ; ಬನ್ನಿಯ ಕೊರಡು; ಅರಣಿ. ೧೧. ಪದಾರ್ಥಗಳನ್ನು 
ತೊಳಸುವುದಕ್ಕೆ ಉಪಯೋಗಿಸುವ ಸೌಟು. ೧೨. ಒಂದು ಬಗೆಯ. 


ಜಿಂಕೆ. [ಸಂ,] 
ಮಂಥನ (ನಾ)- ೧. ಕಡೆಯುವುದು ; ಮಥಿಸುವುದು: ಮದಗಜ 
ಬೃಂಒತಧ್ವನಿ ತುರಂಗಮ ಹೇಹಿತಘೋಷಮಾದಮೊರ್ಮೊದಲಿ ಪಯೋಧಿ 


ಮಂಥನಮಹಾರವಮಂ ಗೆಲೆ (ಕತರ. ೩-೩೪); ಒಲಿದು ಮಂಥನವನೆಸ 
ಗೆಂಬುದಂ ಕಡೆಯೆಂಬರು (ತೃಟರಾ. ೨-೪; ಅನುಭವದ ಪಾಲೊಳು 
ವಿಜಾರಮಂಥನವಾಣಿ ಜನಿಯಿರುಂ ಜ್ಞಾನನವನೀತವದೆ. ಸುಖದಂ 
(ಯಂಕ: ೩೫), ೨. ಕಡೆಗೋಲು ; ಮಂತು: ೩. ಅರಣಿಯನ್ನು 
ಯಾಗಾಗ್ನಿಗಾಗಿ ಉಜ್ಜುವುದು: ಬನ್ನಿಕೊರಡನ್ನು ಚೆನ್ನುಗಿ ಮಂಥನ 
ಮಾಡಿದರೆ ಬೆಂಕಿಯುಂಟುಗುತ್ತದೆ (64). ೪. ಯಾವುದಾದರೊಂದು 
ವಿಷಯದ ಕೂಲಂಕಷವಾದ ಚರ್ಚೆ,-ವಿಚಾರ : ಮಾತಿಲ್ಲದೆ ಮಂಥನ 
[೫೫- ಮಥನ]ವ ಮಾಡಿ ಮೆಜಕಿದೆ. ಬಸವಾ (ಊೀಂಠ- ೪. ೦೩-೬೩). 
೫. (ಮನಸ್ಸಿನ) ತುಡಿತ; ಹೊಯ್ದಾಟ: ಮಧುರಯಾತನೆಯ 
ಮಂಥನ ಎದೆಯಿಂದಿಳಿದು ಉದರದತ್ತ್ಯ ಕೊಸಳಿ (ತ. 3೨). [ಸಂ.] 
ಮಂಥನಿ (ನಾ). ೧. ಮೊಸರು ಕಡೆಯುವ ಪಾತ್ರೆ.-ಗಡಿಗೆ : 
“ಮಂಥನೀ. ಗರ್ಗರೀ-೨ ಮೊಸರು ಕಡೆಯುವ ಗಡಿಗೆ. ಗುಡಾಣ” 
(ಓಂ. ೨0). ೨. ಮರದ ತುಂಡುಗಳನ್ನು ಉಜ್ಜಿ ಬೆಂಕಿಯನ್ನು 
ಹತ್ತಿಸುವಿಕೆ- [ಹಂ. ಮಂಥನೀ] 

ಮೇಥರ (ಗು)- ೧- ನಿಧಾನವಾದ ; ಮಂದಗತಿಯ : ಮದಮಂಥರ! 


೬೮೩೨ 


15 


ಮಂದ್ಕ 


ಗಮನಾಭಿಧಾನ ಮನ್ಮಥಶರವ್ಯಾಪಾರವಿಫಲೀಂರಣಚರಣಪರಿಣತನುಂ. ಅಪ್ಪ 
ಜಿನಯೋಗಿಗೆ ನಿಕ್ಕುವಂ ಸ್ತ್ರೀಬಾಧಾಪರೀಷಹ ಜಯಮಕ್ಕು೦ (ತತ್ತ್ಮಕ್ರ ೩೩೪). 
೨. ಆಲಸ್ಯದಿಂದ ಕೂಡಿದ; ಜಡವಾದ : ನಿರತಿಶಯಮನ್ನಮದು .. 
ಗುರುಜಘನಸ್ತನಭರಮಂಥರಲೀಲಾಲಸವಿಲುಸಿನೀಚಳಿತಂಬೋಲ್‌ (ಕರಾ. 
ನ ಗುವ! ಬರೀಭರಸ್ತನಭರೋರುಭರಸ್ಥಿ. ತಿಯಿಂ ಸ್ವಭಾವಮಂಥರ 
ತನ್ವಿಗೆ. . . ಗರ್ಭದೊಳ್‌ ಧರಿಯಿಸಿದಚ್ಕುತಂ ಬಳೆಯೆ 
(812. ೨-೯೪). ೩. ದಡ್ಡತನದ : ಮೂರ್ಪತನದಿಂದ ಕೂಡಿದ. 
೪. ತಗ್ಗಾದ: ಕೆಳಸ್ತರದ: ೫. ಬಾಗಿದ; ವಕ್ರವಾದ: 
೬. ಅಗಲವಾದ ; ವಿಸ್ತಾರವಾದ. (ನಾ): ೭. ನಿಧಾನವಾಗಿ 
ನಡೆಯುವವನು : "ಮಂದಗುಮಾ, ಮಂಥರ; - ೨ ಮೆಲ್ಲಗೆ ನಡಿಯು 
ವವನು” (ಣಂ: ೨೩೪): ೮. ಸೋಮಾರಿ: ಜಡ; ಅಲಸ : “ಅಲಸಃ. 


ಶಿಥಿಲ... ಮಂಥರಃ_ ಈ ೬ ಸೋಂಬಂ” (ಕಣದ. ೬೪-೨೩೩) - 
[ಸಂ.] 

ಮಂಥರೆ (ನಾ). ೧. ಚಟುವಟಿಕೆಯಿಲ್ಲದವಳು ; ಸೋಮಾರಿ: 

ಅಂತರ್ಮನ್ಯುಭಾರಾತಿಮಂಥರೆ  ಪೆಂಡಿರ್ಗಿದು ತಕ್ಕುದಲ್ಲೆನಿಪವಸ್ಥಾ 


ಭೇದಮಂ ತಾಳ್ವಿದಳ (ಉದೂಂಉ. ೩೩) ೨. ಕೈಕೇಯಿಯ ಗೂನು 
ಬೆನ್ನಿನ ಒಬ್ಬ ದಾಸಿ; ಹರೆದುದೀ ವೃತ್ತಾಂತವಿದನಾದರಿಸಿದಳಲೈ. 
ಪೂರ್ವಮಾಯಾತರುಣಿ ಮಂಥರೆ ಮಥಿಸಿ ಮನದಲಿ ಪೂರ್ವಸೂಚಿತವ 
(ಕೂರ. ೨-೦-೨೦). [ಸಂ. ಮಂಥರಾ) 


29 |ಮಂಥಾಚಲ (ನಾ). ದೇವಾಸುರರು ಕ್ಷೀರಸಮುದ್ರವನ್ನು ಕಡೆಯಲು 


ಕಡೆಗೋಲನ್ನಾಗಿ ಮಾಡಿಕೊಂಡರೆಂದು ಭಾವಿಸಲುದ ಬೆಟ್ಟ ; 
ಮಂದರಪರ್ನತ ; ದೇವ ಸಮುದಗೃದುಂಥಾಚಲೋದ್ಕರಣ ಜಯ 
(ann. ೩-೦೦೬ ರಗಳೆ). [ಸಂ,] 


ಮಂಥಾನ (ನು), ೧. ಕಡೆಗೋಲು ; ಮಂತು : "ಮಂಥಾಃ, ಮಂಥಃ, 


ಮಂಥಾನಃ, ವೈಶಾಖಃ, ಖಜಕಃ - ಈ ೫ ಕಡೆಗೋಲ್‌” 


(ತಾಯ. 
೬-೦20). ೨. ಶಿವನ ಹೆಸರುಗಳಲ್ಲಿ ಒಂದು. ೫] 


ಮಂಥಿ (ನಾ). ೧. ಕಡೆಯುವಿಕೆ. ೨. ಎ ಮಂಥಾನ ೧: “ವೈಶಾಖಮೆನೆ 


ಮಂಥಮೆನೆ ದಧಿವಿಘಾತಮೆನೆ ಮಂಥಿ ಮಂಥಾನಮೆನೆ ಕಡೆಗೋಲದು” 
(ಮಂಗ: 35-4): [ಸಂ. ಮೂಧಿನ್‌] 


30 | ಮಂಥಿಕ (ನಾ). ಒಂದು ಬಗೆಯ ಸಸ್ಯ ಮತ್ತು ಅಡುಗೆಗೆ ಬಳಸುವ 


35 


ಅದರ ಕಾಳು; ಮೆಂತ್ಯ: “ಮಂಧಿಕಮೆನಲು ಮೆಂತೆಯಕೆ ನಾಮ 
ಮಕ್ಕುಂ” (ತುಂಗರಾ. ೪0-೩೬). [ಸಂ, 1] 


ಮಂದ 'ಮಂದು' ನೋ. 
ಮಂದ್ಕ (ಗು). ೧. ನಿಧಾನವಾದ; ಚುರುಕಲ್ಲದ : "ಮಂದಗತಿ' ಪರಾ. 


೨. ಜಡವಾದ ; ಆಲಸ್ಯದಿಂದ ಕೂಡಿದ. ೩. ಮಂಕಾಟ; ಕಾಂತಿ 
ಹೀನವಾದ : ನಾನು ಗಿಡಗಳ ಮರೆಗಿದ್ದ ಮಂದಪ್ರಕಾಶದಲ್ಲಿ ಎರಳೆಯ 
ಎಳಗಂದಿಸಂತೆ ಓಡಲು ತೊಡಗಿದೆ (ಕ್ರಣಸ- ೬); ಗರ್ಭಗುಡಿಯಿಂದ ಬರುವ 
ಮಂದಪ್ರಕಾಶದಲ್ಲಿ ಪರವಶನಾಗಿ ನನ್ನ ಹೊಂಡದ ಮಾದರಿಯಲ್ಲಿ ಕಾಲಿಟ್ಟರೆ 
ಏನು ಗತಿ (ರೆಕತೈೆೊ69), ೪. ದಡ್ಡತನದಿಂದ ಕೂಡಿದ ; ಮೊದ್ದು 
ತನದ; 'ಮಂದಬುದ್ಧಿ' ಪರಾ. ೫. ಮೃದುವಾದ; ಕೋಮಲವಾದ: 
'ಮಂದಪವನ' ಪರಾ. ೬. ತೀಕ್ಷ್ಣತೆಯನ್ನು ಕಳೆದುಕೊಂಡ ; 
ಪಾಟವವಿಲ್ಲದ : ಶಾಶಕ್ರೇಜ್ಯಗೃಹಸ್ಥನಾಗೆ ನೃಪರಿಂ ಶುದ್ಧಾತ್ಮಕಂ 
ಮಂದದೃಷ್ಟಿ ನಿಜಸ್ತ್ರೀಸುತವೈಭವಂ. . . ಅಕ್ಕುಂ ನರಂ (ಊತ. ೦೭-೩೪). 
೭. (ಆಲಂ) ಆಳೃಕದಲ್ಲದ ; ನೀರಾಗಿರದ ; ಗಟ್ಟಿಯಾಗಿರುವ. 
೮. ಗಾಢವಾದ ; ದಟ್ಟವಾದ: 'ಮಂದಗಲ್ತಲೆ' ಪರಾ. (ನಾ). 
೯. ನಿಧಾನಗತಿಯುಳ್ಳುದು 2 ಅವುಗಳಲ್ಲಿ ಕೆಲವು ಅತಿ ಮುದ ; ಇನ್ನು 


ಮಂದಕಾಲಿ 


ಕೆಲವು ಅತಿ ದ್ರುತ (ಕ್ಕೋರ್ಟಿ- 300). ೧೦. ಮೈಗಳ್ಳೆ; ಸೋವರಾರಿ : 
“ಅಲಸಃ, ಶಿಥಿಲ, ಮಂದಃ, ಇಡ, ಜಿಡ್ಮಃ, ಮಂಥರ; _ ಈ ೬ 
ಸೋಂಬಂ" (ಕಾಡು. ೩ೌ-34)- ೧೧: ಎಗ್ಗ; ದಡ್ಡ: ತಿಳಿಗೇಡಿ: 
*ವೈಧೇಯಃ . . . ಮಂದಃ, ವಿವರ್ಣಃ, ಮೂರ್ಜ,], ಮಾತೃಶಾಸಿತಃ_ 
ಈ ೧೧ ಅಜ್‌ಯದವಂ” (ಹಾಯು. 8೬-೦೪೦); ಅಂಧ ಮಂದರಂದವ 
ನುಡಿದಡೆ ನೊಂದು ಬೈಯಲೇಕೆ (ನೋಕಿಯಾ. ೨೦-೬೯); 
ಮಂದನಾಗಿದ್ದರೂ ಕಡೆಗೆ ಹೇಗೋ ಅಲ್ಲಿಂದ ಹೊರಟು ಇಲ್ಲಿಗೆ ಬಂದಂದಿನಿಂದ 
ನಮ್ಮ ಈ ರಾಜಹಿತನಾಗಿ ಬಹಳೆ ಪ್ರಸಿದ್ಧನಾಗಿದ್ದಾನೆ (ಸಂ: ೦೯); 
ಕಂದಿದವನಾದರೂ ಮಂದನಾಗಿರಬಾರದು (ಣರ). ೧೨. ತೀಕ್ಷ್ಣವಾಗಿಲ್ಲ 
ದಿರಂವುದು; ಪಾಟವವಿಲ್ಲದಿರುವುದು : ಕಣ್ಣು ಮಾತ್ರ ಸ್ವಲ್ಪ 
ಮಂದವಾಗಿದೆ (೧೪೧: 06); ಅವರ ಕಿವಿ ಸ್ವಲ್ಪ ಮಂದವ 

ಲ್ಲಗೆ ಮಾತನಾಡಿದರೆ ಕೇಳಿಸುವುದಿಲ್ಲ (6). ೧೩. ಅಳ್ಳಕವಾಗಿಲ್ಲ 
ದುದು; ಗಟ್ಟಿಯಾದುದು ; ಸುರಾಮೇಹವೆಂಬುದು . . . ಕೆಳಗೆ 
ಮಂದವಾಗಿ ಗಟ್ಟಿಯಾಗಿ ಇಹುದು (ತೃರ್ಮಸಾ, 1. ೨೬). ೧೪. ದಟ್ಟ 
ವಾದುದು ; ನಿಬಿಡವಾದುದು ; ಒತ್ತಾಗಿರುವುದು : “ನಿರಂತರಂ 
೬೬ ವಿರಲೇತರಂ ಈ ೫ ಮಂದಂ” (ತರಾಯಿ. ೦೧೯-೬); ಸಣ್ಣಂ 
ನಡು ತಿಣ್ಣಂ ಮೊಲೆ. , , . ಕಣ್ಣಲರ್ಗಣ್ಣೆಮೆ ಮಂದಂ ಬಣ್ಮಿಸ 
ಲರಿದಬ್ಬಜಂಗವಾಕೆಯ ರೂಪಂ (ಉವ್ಮಸಾ, ೨೪೧ ಕೂದ್ರಳು ಕಾಮ 
ಸಾಮ್ರಾಜ್ಯದೊಸಗೆಯೊಳ್‌ ಪಸರಿಸಿದ ಪಿಷ್ಠಾತಕಚೊರ್ಣದಂತೆ ಮಂದಮಾದ 


ಇವನು ... 


ಪೊಂದಾವರೆಯ ರಜದೊಳಂ (ಖು ಫು- ೨-೩೩): ಬೆಂದ ಕೆಂಡವನ್ನು ಕೊಂಡದ 
ಉದ್ದಕ್ಕೂ ಮಂದವಾಗಿ. ಹರಡುವರು (ತೋ6ರೇ- ೪): ೧೫. ದುಷ್ಪ ; 
ಖಳ. ೧೬. ಭಾಗ್ಯಹೀನ: ದುರದೃಷ್ಟಶಾ 


ಬಾಳ್ವರ್‌ ಚೆಂದದಿ ಮನುರಾಜರಾಜಧರೆಯೊಳ್ಳಿನುುರ್‌ ಮಂದರ 
ಮಂದರ ಮಂದರ ಮಂದರ ಕೆಳೆ ರೀತಿ ನೀತಿ ಬಗೆಯಿಲ್ಲವರೊಳ್‌ 
(೫೬ರ: 0-66), ೧೭. ರೋಗ. ೧೮. ಮದವೇರಿದವನು. ೧೯. 
ಆಹಾರವನ್ನು ಅರಗಿಸುವ ಶಕ್ತಿಯಿಲ್ಲದಿರುವಿಕೆ: ಅಜೀರ್ಣ : 
ಮಗುವಿಗೆ ಮಂದವಾಗಿದೆ, ಹಾಲು ಕುಡಿಸಬೇಡ (69). ೨೦. ಸುಲಭ 
ವಾಗಿ ಜೀರ್ಣಿಸದಿರುವ ಪದಾರ್ಥ: ಆಲೂಗಡ್ಡೆ, ಗಟ್ಟಿಮೊಸರು 
ಮುಂತಾದುವನ್ನು ಮಂದವೆಂದು ಹೇಳುತ್ತಾರೆ (ಕೂ). ವಿ೧. ಆಜೀರ್ಣ' 
ದಿಂದ ಬರುವ ಒಂದು ಬಗೆಯ ಜ್ವರ: ಈ ರೀತಿಯಲ್ಲೇ ರಾತ್ರಿಯ 
ಕಾಲದಲ್ಲಿ ಬರುವ ಜ್ವರವು ಮಂದವೆಂದು ಹೇಳುವುದು (495. 0೨). 
೨೨. ನವಗ್ರಹಗಳಲ್ಲಿ ಒಂದು : ಶನಿಗ್ರಹ: ಶಶಲಕ್ಷ್ಯಂ ಮಂದ 
ನೊಳ್‌ ಮೇಣ್‌ ಮಹೀಜನೊಳೊಂದಿರ್ದೊಡೆ . , . ಲಗ್ನಜಂ ಪೊಂದ: 
(೫38. ೬-3೨) ; ಭಾಸ್ಕರ ಭಾಮರಶುಭಸ್ವಾಯಿಗಳು ಗುರುಮಂದರ 
ಭಿಭವದಾಯಿಳು (ಕಣ. ೨೨-೪). 'ಮಂದವಾರ' ಪರಾ. ೨೩. 
(ನಿಧಾನಗತಿಯ) ಆನೆಗಳಲ್ಲಿ ಒಂದು ಜಾತಿ: “ಭದ್ರಃ ಮಂದಃ, 
ಮೃಗ. ಎಂದಿಂತು ಆನೆಗಳ ಮೂಜು ತೆಣನಕ್ಕುಂ (ಶಣಾಮು- 
೩೬-೬) ; ನಯನಿಪುಣಸೂತ್ರಧಾರರ್‌ ನಿಯಮಿಸುವರ್‌ ಭದ್ರ ಮಂದ 
ಮೃಗಸಂಕೀರ್ಣನ್ವಯದ ನ್ಮೈಪಕರಿಗಳಂ (ಸತ್ತಳಿ: 3-೩0). ೨೪. [ಸಂಗೀತ] 
ಕೆಳಸ್ತರದ ಧ್ವನಿ ; ಮಂದ್ರಸ್ಮಾಯಿಯ ಧ್ವನಿ: ಆ ರಾಗಂಗಳಂ 
ಪಾಡುವಲ್ಲಿ... ಮಂದ ಮಧ್ಯ ... ಸ್ತಂಭನ ದೀರ್ಥಭೇದಗಳಿಂ 
ರವವೀಲ್ಪಗಳಂ ತೋಟ್‌ (ಎರಕ. ೨೩0). [ಸಂ.] 

ಮಂದಕಾಲಿ (ನಾ)- ಒಂದು ಬಗೆಯ ಗಿಡ ; ಬಸಲೆ: “ಪೋತಕಿ ಮಂದ 


ಕಾಲಿ [೫೫ ಮಂಥಗಾಲಿ, ಮಣ್ಮಡಕಾಳಿ]ಯೆನೆ ಬಸಲೆಯಕ್ಕು 
(wenn. v0) [?) 
ಮಂದಗತಿ (ನಾ). ನಿಧಾನವಾದ ನಡೆ, - ಚಲನೆ : ಅಂತು ಗಗನತಳ 


೬೮೩೩ 


30 


40 


46 


ಮಂದತ್ವ 


| ದಿನವನೀತಳಕ್ಕವತರಿಸಿದಿಂದುಗತಿ ಮಂದಗತಿಯಿಂ ಜಿನಮಂದಿರಮಂ ಬಲು 


ಗೊಂಡೊಳೆಗಂ ಪೊಕ್ಕು (ಶಂರಾಮಾ, ೩-೦೩ 2) ; ಕಾಲ್ಮಂದಗತಿಗಲಸೆ 
ನಗೆಮೊಗಂ ಬೆಳುದೋಆ3 , . . ಸುತಲಾಂಛನದ ಗರ್ಭದಿಂದೆ (40m. 
೦೮-೬೪) ; ವಿಸ್ತರಣಪ್ರಗತಿ ಏಕೆ ಇಂಥ ಮಂದಗತಿಯನ್ನು ಪ್ರದರ್ಶಿಸು 
ತ್ತಿವೆ (ಕರ. ಬಃ). [ಸಂ.) 

ಮಂದಗಮನ (ನಂ): ಇ ಮಂದಗತಿ: ಮಂದಗಮನದ ತಳಿತ ಮುಸು 
ಕಿನ ಮೌಳಿಕಾಂತೆಯರೈದಿತೊಗ್ಗಿನಲಿ (ಕನ್ಯಾಂ. 00-೩0) ; ರಾಜಕುಮಾರನು 
ಮುಂದೆ ನೀಲನದಿಯ ಮಂದಗಮನವನ್ನು ನೋಡುತ್ತಾ ಮೈಮರೆತನು 
(ಮುಖ: ೪6). [ಸಂ,] 

ಮಂದಗಮನೆ (ನು). ಮೆಲ್ಲಗೆ ನಡೆಯುವವಳು ; ನಿಧಾನವಾಗಿ ಚಲಿಸು 

ಮಂದಗಮನೆ ಇವನುರೆ ಪೇಳಮ್ಮ ಮಂದರಧರಗೋವಿಂದ 

(ತರಂರ- ೨-೬೦ ಶಿ); ಮಂದಗಮನೆಯ ಮಂದಹಾಸ! 

ವಿಲಾಸಮಂ . . , ಏನೆಂದು ಬಣ್ಣಿಸಬಹುದು (ಕೈಬಳಾ, ೦6-36) ; ಅಂದಳ 

ಪನೇಖುವರೆ ಅಂದದಲಿ ಸುಖಿಸುವರೆ ಮಂದಗಮನ ಸಿರಿ ದೊರೆಯುವರೆ 

ಹಸಿದರಿಗೆ ಚಿಂದದಿಂದಿಕ್ಕು (ಸರ್ವಜ್ಯ- ೬೫೬) - [ಸಂ. ಮಂದಗಮನಾ] 

| ಮಂದಗಟ್ಟಲೆ (ನಾ). ದಟ್ಟವಾದ ಕತ್ತಲೆ; ಗಾಢಾಂಧಕಾರ : 
ಮಹಾವೀಧಿದ್ವಯದಿಂ ಮಹಾಗುಹಾದ್ವಾರಮನೆಯ್ಲಿ ಮಂದಗಟ್ಟ 
[೫೫ಾ೦-ತ್ತ)ಲೆಯೊಳ್‌ ಮಣಿರತ್ನ ಕಾಕಿಣೀರತ್ನಂಗಳೊಳ: ಬರೆದ ಚಂದ್ರಾದಿಶ್ಯ 
ಮಂಡಲದ ಬೆಳಗು ಬೆಳಗೆ ಸಿಂಧುವಿನ ತಡಿವಿಡಿದು . , . ನಡೆದು (984, 
೧೩೫ ಐ). [ಮಂದ್ಕ 4. ಕಟ್ಟಲೆ] 

ಮಂದಗಾತಿ (ನಾ). ಮೃದುಸ್ವಭಾವದವಳು ; ನಿಧಾನಸ್ಸೆ: ಹಸ್ತದೊಳ್‌ 
ಹಸ್ತವಂ ಹಾಬತ್ತಿರುವ ಮಂದಗಾತಿಯಂ ನೋಡಿ ರಾಯನು ಸೋತು 
(anos. 3856-00). [ಮಂದ 4 - ಕಾತ್ಮಿ] 

ಮಂದಗಾಮಿ (ನಾ). ೧. ನಿಧಾನಗತಿಯುಳ್ಳುದು. ೨. ಮೆಲ್ಲನೆ 
ಚಲಿಸುವವನು ; ನಿಧಾನವಾಗಿ ನಡೆಯುವವನು ; “ಮಂದಗಾವಾ 
ಮಂಥರಃ--೨ ಮೆಲ್ಲಗೆ ನಡಯುಎವನು” (ಸಣ ೨೫೮). 

[ಸಂ, ಮಂದಗಾಮಿನ್‌] 

ಮಂದಗಾಮಿನಿ (ನಾ). ಇ ಮಂದಗಮನೆ ; ಬಹುಮಂದಗಾಮಿನಿ ಬಹು 

ದೂರ ಸಾಗಳು ನಿನ್ನ ಸಶ್ಕೀರ್ತಿಯ ಹೆಣ್ಣು (ಯಾಕ. ೨೦೩-೦೦)- 
[ಸಂ. ಮಂದಗಾಮಿನೀ] 

ಮಂದಜ (ನಾ). ಕಮಲ; ತಾವರೆ (?) : ಮಂದಜಾಯತೆನಯನ 
ಮುಕುಂದ ಬಾರ ಮಂರಾರಿ ಬಾರ (ಸರಾಗ. 60-00-5೭)... [?] 

ಮಂದಜಾಸನ (ನಾ). ಕಮಲವನ್ನು ಪೀಠವಾಗಿ ಉಳ್ಳವನು ; ಬ್ರಹ್ಮ 
(2): ನಿಷಮಾಯೆಯನು ಮೆಜಿದು ಮುಕುಂದನನು ಮೋಷಿಸಲು 
ಬಂದಾ ಮಂದಜಾಸನ ತನ್ನ ಮಾಯೆಗೆ ತಾನೆ ಗುಳಯಾಗಿ ನಿಂದು ಬೇಗಾ 
ಗುತ್ತಿರಲು (೧೫೫- 00-08-99) - [ಮಂದಜ 4 ಆಸನ] 

ಮಂದಟ್ಟು "ಮನದಟ್ಟು ನೋ. 

ಮಂದತನ (ನಾ). ಆಲಸ್ಯ; ಜಡತ್ವ; ಮಂದಿಯ ತಡೆ ಕುದುರೆಯ ಕಟ್ಟ 
ಜೀವಿತ ಸಂದು ಬರಲಿ ಸುಭಟರಿಗೆ ಮಂದತನವ ಬಿಡು ಮರ್ಕಳಾಟಿಕೆ ಬೇಡ 
(೪:09: ೩೦-೨೬) ; ಕುಂದು ಬಂದವಗೆ ಸೊಬಗೇಕೆ ಸೂಳೆಗೆ ಮಂದತನ 
ವೇಕೆ (ಸರ್ನಶೃ-೦669)- [ಮಂದ್ಯ್ಮ 4 -- ತನ] 

ಮಂದತೆ (ನಾ). ನಿಧಾನ: ವಿಳಂಬ ಗತಿ: ಅವಳ ಅಲಸಗತಿಗೆ 
ಮತ್ತೊಂದಿಷ್ಟು ಮಂದತೆ ಬಂದಿತ್ತು (£ಣಳ. ೩0). [ಸಂ. ಮಂದತಾ] 

ಮಂದತ್ವ (ನಾ)- ೧. ನಿಧಾನ ; ವಿಳಂಬಗತಿ. ೨. ದಡ್ಡತನ | ಮೌಢ್ಯ. 
೩. ಎ ಮಂದತನ. ೪, ಜೀರ್ಣಶಕ್ತಿಯು ಕಡಮೆಯಾಗಿರುವುದು ; 
ಅಜೀರ್ಣ : ವಾತಪಿತ್ತಂಗಳಿಗೆ ಅಧಿಕ್ಯ ಶ್ಲೇಷ್ಟಕ್ಕೆ ಮಂದತ್ವವೆಂಬುವ 


ಮಂದದೋಷ ೬೮೩೪ ಮಂದರ 
ದೊಂದು ಸನ್ನಿಪಾತ . . . ವಾಶಶ್ಲೇಷ್ಠಗಳಿಗಾಧಿಕೃ ಪಿತ್ತಕ್ಕೆ ಮಂದತ್ವ| |ಮಂದಮಾರುತ (ನಾ)- ನಿದಪವನ : ಅನೆಂತಲತಾಳಿಲತಾಂಶವಾಂತ 
ಮಾದುದೊಂದು ಸನ್ನಿಪಾತ (ಸಳನೈ- ೦೩೦). [ಇಂ] ಸೌರಭಭರಮಂದರಂ ಸೊಗಯುಕುಂ ಪುರನಂದನಮಂದಮಾರುತಂ (ಕಂತ್ರಶ್ರ- 
ಮಂದದೋಪ (ನಾ). ದೋಷಯುಕ್ತವಾದ ಪಚ್ಚೆಯ ಐದು ವಿಧಗಳಲ್ಲಿ * 9-000); ಒಗುಮಿಗೆಯ ಪರಿಮಳದ ಕಂಪಿನ . , - ಸೊಗಸ ಸೇರಿಸಿ ಮಂ 
ಒಂದು ; ನವಿಲುಗರಿಯ ಬಣ್ಣವನ್ನು ಹೊಂದಿರುವ ಪಚ್ಚೆ : 60-92) ; ಸುಮಲತೆಗಳೆ ಪರಿಮಳಿವ 
ದೋಷಲೇಶಾನ್ವಿತಂ ದುಷ್ಟಂ ದೋಷಮೂರ್ಛಿತಂ ದೋಷಲೇಶಂ ಮುದ | 8 ುಂದಮಾರುತವು ಶ್ತಿರಲಿನಿಸು (ಕಫ. ೨4-0). 
ದೋಷಮೆಂದಿಂತೀ ಪಂಚವಿಧಮಾದ ಸದೋಷಜಾತಿ ಮರಕತಮಂ ಪೇಳ್ವೆಂ [ಸಂ,] 
(ಹಾರಾಸ್ಕ- ೨-1 PN [£3] . ಇ ಮಂರಿದಗತಿ: ತೋರನಿತಂಬಭಾರಕಲಸುತ್ತವೆ 
ಮಂದಪವನ (ನಾ). ಮೃದುವಾಗಿ ಬೀಸುವ ಗಾಳಿ ; ಪ ೦೦ (ಕಾಕುಂತ- ೨೦-೩೬). [ಸಂ.] 
ಗಾಳಿ : ಎಸಗಿತ್ತಂದನುಕೂಲಮಂದಸವನಂ (ಚಕರ. ೯೬) ; ಗಾಳಿಯುಕ್ತಿ ೦ ಮಂದವಿಸು. ಮಂದೈಸು (ಕ್ರಿ): ೧: ದಟ್ಟಿ 
ಯಾವ ಪ್ರಮಾಣದ ವೇಗನಿದ್ದರೆ ಅದನ್ನು ಮಂದಪವನವೆನ್ನಬಹುದೋ,|10| ವಾಗು: ಸಾಂದ್ರವಾಗು ; " ಮಂದಯಿಸು--ಸಾಂದ್ರತ್ವೇ (ದಟ್ಟ 
ಎಂದರೆ ಯುವತಿಯ ಮಂದಗಮನದೊಡನೆ ಹೋಲಿಸಬಹುದೋ, ಇದು. ವಾಗು)” (ಕನಾ) ; ರಸೆ ಪತ್ಪಿತ್ತೆತ್ತಮಾಕಾಶದೊಳನಿಲಪಥಂ ಧಾರಿಣೀ 
ಅದಕ್ಕಿಂತ ಹೆಚ್ಚು (8ಬಂರ, 11: 063)- [ಸಂ,] ಚಕ್ರದೊಳ" ಕಾಳಸೆಗೊಂಡತ್ತೆಂಬಿನಂ ಮಂದಯಿಸಿ ನಿಜಪರಾಲೋನ 
ಮಂದಪ್ರಕೃತಿ (ನಾ). ಆಲಸ್ಕ ; ಜಡಸ್ವಭಾವ ; ಸ್ವಲ್ಪ ಮಂದ ಪೈಗ್ರದೃಷ್ಟಿ ಪ್ರಸರಕ್ಕೆಲಿತ್ತೊ ಮಾರ್ಗಂ (60ಿಫ್ರು. 0-೯೩): 
ಪ್ರಕೃತಿಯ ವಿದ್ಯುರ್ಥಿಗಳಿಗೆ ಇದೊಂದು ನೂತನವೊ ಫಲಪ್ರದವೂ ಅದ ತಲಂಗಗರ್ಭಂದೆಗೆಯೆ ಜಾಜ್ವಲ್ಯಮಾನಮಾಗೊಂದು ಬೆಳಗು ಮಂದಯಿಸಿ 
ಶಿಕ್ಷಣಕ್ರಮವೆಂದು ಉಪಾಧ್ಯಾಯರು ಗಣಿಸಬೇಕು (83. ೨೮೯). [ಸಂ,)138 | ಪೊಜಯೊಣ್ಣೆ (ಕವ್ಮಣ- 04-28) ; ಮಂದಯಿಸಿದ ಘೋರತಮಂ ಮುಸುಕಿ 
ಮಂದಫಲ (ನಾ). ೧. ಕಡಮೆಯಾದ ಆದಾಯ. ತ್ರಿ: ಶ್ರಿಳೆದುಂ (ಖರೆ: ೩-00). ಮಂದಯ್ಸು : ೨. ಒಟ್ಟುಗೂಡು ; 
ಕಳೆದ ವರ್ಷ ಕಪ್ಪುಧಾನ್ಯಗಳ ಪೈರುಗಳು ಮಂದಥಲವನ್ನ ಕೊಟ್ಟವು ಗಂಂಪಾಗು : ಭೃಂಗೀವೃಂದಮನುಜಕಿ  ಸೋವುತ್ತುಂ ಮಂಃ 3 
(69). ೨. [ಜ್ಯೋತಿ] `` ಸೂರ್ಯನೀಚದಿಂದ (ಅಥವಾ ಚಂದ್ರ ಮಗುಲ್ವಿ ಗಟ್ಟಿವಳ್ತಿ ಯರೆಸೆಗುಂ (೧0೫: ೨-೯೦): ೩. ನೀರಾಗಿಲ್ಲದಿರು : 
ನೀಚದಿಂದ) ಗ್ರಹಕ್ಕೆ ಅಥವಾ ಉಪಗ್ರಹಕ್ಕೆ ಇರುವ ಕೋನದೂರ : ಗಟ್ಟಿಯರಾಗು : ಪೊರೆದ ಪುಡಿಯನೊಡನೊಡನೆ ಬೆಮರ ಬಿಂದುಗಳ 
ನೀಚಾಂತರ ; ಮಂದಫಲ, ಸೌರಶೃಂಗಾಂತರ ” (4198%1- ಇಂಳ2).!30|  ನಾಂದೆ ಮಂದಬ್ಲುದಳ್ಳಿಸಜಕೊಳಡಿದು ಜೆಡೆಗೊಂಡು ನಗೆಮೊಗದ 
[ಸಂ.] ನಾಗಳಾಗಳೆ ಕರಂಗಿಸಿದ ಮಸಿಯ ಕುಂಚಿಗಳೆನಿಸಿ ನೊಸಲಂ ಮುಸುಂಕಿ 
ಮಂದಬುದ್ಧಿ (ನಾ). ೧. ಅಜ್ಞಾನ ; ಮೂರ್ಯಿತನ : ಮಂದಬುದ್ಧಿಯಿಂದ ದಳಂವಲ್ಲರಿಗಳೊಳೆಂ (ತರಶು. ೯-೬೦ ನ): ಮಂದವಿಸು ; ೧. ಮಂದವಿಸಿ 
ನೀವು ಮುಂದನ ಮಜ್‌ಯದಿರಿ (ಪ್ರಳಿರ- ೨-೨೦೩-೩) ; ಅವನು... ಮುಸುಕಿದ ಮಹೀರುಹವೃಂದವನು ಕುಶ ಕೇಳ್ಗುಮಿತ್ರಾನಂದನನು ಬಳಿ 
ಮಂದಬುದ್ಧಿಯ ಆಡಂಬರವೃಕ್ತಿಯೆಂದು ಮನದಟ್ಟಾಯಿತು (ಶ್ರುರರು- ಕುಗಿದು ಹೂಡಿದನಸಮಮಾರ್ಗಣವ (ಕರರ, ೩-೩-೨೦). ಮಂದೈಸು: ೧. 
೩೩). ೨. ಚುರುಕುಬುದ್ಧಿಯಿಲ್ಲದವನು : ದಡ್ಡ; ಹೆಡ್ಡ: ಮಂದ|೫| ಮೊದಲೊಳ್‌ ನೀಳು ಪೊದಬ್ಟು ಪರ್ವಿ ಪರೆಪಂ ಕೈಕೊಂಡು ಮಂದೈಸಿ 
ಬುದ್ಧಿಯವರಿಗೆ ಅಂತಹುದು ಸಾಧ್ಯವಾಗಬಹುದು. ನಿನಗಲ್ಲ (ತ:ಕೋನಂ-60)- ಮಾಣದೆ... ಪುದಿದಾ ದಂಪಶಿಯಂ ಪುದುಂಗೊಳಿಸಿ ಲೋಕಾ 
[ಸಂ.] ಶ್ವರ್ಯಮಂ ಮಾಡಿ ಕೊಂದುದು ಕೃಷ್ಣಾಗರುಧೂಪಧೂಮನಿವಹಂ. 
ಮಂದಭಾಗ್ಯ (ನಾ). ೧. ದುರ್ದೈವ : ದುರದೃಷ್ಟ : ತಂದೆ ತಾಯ್ಗಳ (ಅಂ. 3-38) : ವುಂದೊಂದು ಮಂದೈಸಿದ ಮರದಡಿಯೊಳ್‌ ಕುಳ್ಳಿರ್ಪ 
ಸೇವೆ ಒಂದುದಿನ ಮಾಡಲಿಲ್ಲ ಮಂದಭಾಗ್ಯದ[ಜಾಕಾಂ. ಗೆ) ಭವಣೆ ನಗಂ (ತತ್ರ. ೦೨-೦೬): ವಿ. ಮಂದಸ್ಮಿತಮುಧುರವಿಲೋಚನದಿಂ 
ತಪ್ಪಲಿಲ್ಲ (ಭರವ. ೫. ೨-೦೯-3): ೨. ದುರದೃಷ್ಟಶಾಲಿ ; ಅದೃಷ್ಟೆ |3| ಮಂದೈಸಿದ ನೈಪಸುತರಂ ನೋಡುತ ಕಂದರ್ಪನ ಪಟ್ಟದ ಕರಿ ಮೆಲ್ಲನೆ 
ಹೀನ; ಇಂದಿನಾಹವ ಲೇಸು ಲೇಸಿದು ಮಂದಭೂಗ್ಯನು ತಾನು ಸಾತಿನ್ನೆಂದು ನಡೆದಂತೆಯ್ದ್ನಿದಳು (೩ದುಕಾ, ; ಮಂದೈಸಿದಲರ್ಜೊಂಪಮಂ ಕಂಡು 
ಮಾಡುವುದೇನು ನಿಮ್ಮೊಳು ಕದನ ಬೇಡ (ಕುನ್ಮಾರ್ರೋ. 0೩-00); ಅಂಧಕನಿಗೆ ಪಿಂಡೆಜಿಗಿ ಪೊಸಜೀನನುಂಡು . .. ಮುಂಬರಿವ ಬವರಿವಿಂಡಿಂ , . , 
ಕತ್ತಲೆಯಿಲ್ಲ. ಮಂದಭಾಗ್ಯನಿಗೆ ದರಿದ್ರವಿಲ್ಲ (ಣರ). [೫ಂ.] ಬನಂ ಮನಂಗೊಂಡುಡು (ರಾಮಕ್ಕ 19-೪). ೪. ಹೆಚ್ಚಾಗು : ಅಧಿಕ 
ಮಂದಭಾಗ್ಯತೆ (ನಾ). ಅದೃಷ್ಟಹೀನತೆ ; ದುರದೃಷ್ಟ : ಮದೀಯ ಮಾಗು: ತರುಣಿಗೆ ದೇವ ನಿಜಾನುಸ್ಮರಣದೆ ಮಂದೈಸಿ ಮೈಯೊಳುಣೈದ 
ಮಂದಭಾಗ್ಯತೆಯುವುಂ ದೈವದ ದಾರುಣತೆಯುವುಂ . , - ಭಾವಿಸಿ] 36 ಪುಳಕಾಂಕುರನಿಕರಂ ಕುಸುಮಾಯುಧಶರಪಂತಕ್ಕಗಿದು ತೊಟ್ಟ ಕವಚ 
ನೋಡಿ (೫ರಂಫೂ. ₹33)- [ಸಂ, ಮಂದಭಾಗ್ಯತಾ] ಮಿದೆನಿಕುಂ (೫ರಂಉ-೩4೦) : ಹೊಗಳುತ್ತೆ ಹೊಂಗುತ್ತೆ ಮಂದೈಸಿ 
ಮಂದಮತಿ (ನಾ). ೧. - ಮಂದಬುದ್ಧಿ ೧; ತಂದೆ ಸತ್ತ ಮೇಲೆ ಪಬ್ಲವಿಸಿ ಪುಳಕದಿಂ ಪೊಣ್ಮುತ್ತೆ (ತುರೇರ.ರೇ. ೨೪೫-೪) ; ಮಂದೈಸಿದ ಲಜ್ಜೆ 
ನೂಜುಮಂದಿ ವಿಪ್ರರಿಗುಣಿಸಿ ತಮ್ಮ ತಂದೆ ತೃಪ್ತವಂದನೆಂಬರು ಮಂದ ಯಿಂದೆರ್ದು ನುಡಿದಳು ವಂಂಂದಣ ಕಾರ್ಯದ ತೆಜಿನ (ಶ್ರೀಶ. ೬-೬): 
ಮತಿಯ ಜನಗಳು ( ಶ್ರರಂರ- ೦-೦೮೦-೪). ವಿ. ನಂದಬುದ್ಧಿ ವಿ: [ಮಂದ್ಕ 4- -ಇಸ್ಕು) 
ಮಂದಮತಿಯಾಗಿ ಮರುಳೆ ಕಾದದ ಕಟ್ಟದೆಮ್ಮನು ಬಜ್‌ದೆ ಬಯಸಿದೆ | 40| ಮಂದಯ್ಸು * ಮಂದಯಿಸಂ ` ನೋ. 
(ಕುವ. ೦-50); ಮಂದಮತಿಯೋ ನಾನು ಮದನಜನಕನು ನೀನು |ಮಂದರ, (ನಾ). [ಸಂಗೀತ] ಕೆಳಸ್ತರದ ಧ್ವನಿ; ಮಂದ್ರಸ್ಮಾಯಿ : 
(ಶ್ರರಂರ- ೪-೯೧ ಕಣಂ) ; ಮಂದಮತಿಯಲಿ ತರ್ಕ ಸಲ್ಲ (ಕುತ್ತ, ೩-೪). “ಮಂದರ-ಮಂದ್ರ ಎ ಕೆಳದನಿ* (ತರ್ಯಕೋ. ೩9): ಮಂದ್ರಂ-ಮಂದರಂ, 


[ಸಂ.] 
ಮಂದಮರುತ (ನಾ)-ಇಮಂದಪವನ : ಪರಿವ ಪರಿವೊನಲ ಹಿಮಶೀಕರಂ 
ಗಳೊಳ್‌ ಪುದಿದ ಮುಂದಮರುತಂ , . - ಒಗೆದ ಬೆಮರೂಳವಡಸುವಿನಂ 
(೫ತಪ್ಯ. ೯-೭೮) - [Xo] 


ಮಂದಿರಂ (ಕಣ್ಮಾಕು. 0೩ ನ್ಯಾಣ್ಮ)- " ಮಂದರಶ್ರುತಿ * ಪರಾ. 
[5 ಸಂ, ಮಂದ್ರ] 
4 ।ಮಂದರ, (ಗು). ೦. ನಿಧಾನವಾದ : ಮಂದವಾದ: "ಮಂದರ 
ಯಾನ ' ಪರಾ. ೨. ದಟ್ಟವಾದ ; ಸಾಂದ್ರವಾದ. ೩. ದೃಢವಾದ. 


ಮಂದರಧರ 


ಭಿ, ಹೆಚ್ಚಾದ: ಅಧಿಕವಾದ. (ನೂ). ೫. ಒಂದು ಪರ್ವತದ ಹೆಸರು; 
[2 ಅದು ಆಷ್ಟೆ ತ್ವಕುಲಪರ್ವತಗಳಲ್ಲಿ ಒಂದೆಂದೂ ಕ್ಷೀರಸಮುದ್ರ 
ವನ್ನು ಕಡೆಯುವುದಕ್ಕಾಗಿ ದೇವತೆಗಳು ಇದನ್ನು ಕಡೆಗೋಲನ್ನಾಗಿ 
ಮಾಡಿಕೊಂಡಿದ್ದರೆಂದೂ ಭಾವಿಸಲಾಗಿದೆ : ಮಂದರಕ್ಷುಭಿತಪಯೋಧಿ 
ನಾದದಿಂ ಗರ್ಜಿಸಿ (ತ9550- 30-9): ಮೊರಡಿಗಳ ನಡುವೆ 
ಮಂದರ [ಣಜ . ಬಕಂಗಳ ನಡುವೆ ` ವರಹರಿಸೆಯಿಪ್ಪಂತೆ 


(ಸೋಕು, ೩-೨೦೭), `ಮುಂದರಧರ' ಪರಾ. ೬. ಕೈಲಾಸ: “ಮಂದರ 
ನಿಲಯ ` ಪರಾ. ೭.'ಸ್ವರ್ಗ : ದೇವಲೋಕ : ಕೋಪದಿ ದಡದಡಿಸೆ 
ಭೂಮಂದರಂ  (ಕಳಣ: ೨೨-೪3). ಲೈ ಒಂದು ಬಗೆಯ 
ಮರ : ಮಂದಾರ : ದುಂದರ-ಶೋಭೆಯ ವೃಕ್ಷ, ಹೂಗಳು ತರತರದ 


ಬಣ್ಣಪುಳ್ಳವು. ಕಟ್ಟಿಗೆ ಗಟ್ಟಿ. ಕೆಲಸಕ್ಕೆ ಬರುತ್ತದೆ (ಕಣಾಗೆ- ೪೬). ೯. ಒಂದು! 
ರಥದ ಹೆಸರು: ಬಾಹುಬಲಿವಿಗ್ರಹ ಸುಮಾರು ಐದಡಿ' ಎತ್ತರವಿದೆ. 
ಇದರ ಮುಂದಿರುವ " ತೇರಿ “ಗೆ ಮಂದರವೆಂದು ಹೆಸರು (ಜೂಡ್ಮುಶಾ. ೨೦೭). 
೧೦. ಎಂಟು ಅಥವಾ ಹದಿನಾರಂ ಎಳಿಗಳಂಳ್ಗೆ, ಮುತ್ತಿನ ಹಾರ. 


೧೧. [ಜೈನ] ದೇವತೆಗಳು ತೀರ್ಥಂಕರರಿಗೆ ಪಂಚಕಲ್ಯಾಣಗಳನ್ನು | 


ನೆರವೇರಿಸುವ ಸ್ಥಳವೆಂದಂ ಭಾವಿಸಲಾದ ಪರ್ವತ; ಮೇರು: 
ದೂರೋಕಕ್ಕೆ.' ಪೆಪಿಂದಗುಂದಲೆಯಾಗಿರ್ದುದು ದೇವದಂಪತಿರತ 
ಶ್ರೀಸುಂದರಂ ಮಂದರಂ (905. 0-80); ಜಗತೀವಿಶ್ರುತಮಂದರಕ್ಕೆ 
ನಡೆಯಲ್‌ ಪೇಟ್ಮ್ನು (ಕೃತ್ಮಫ್ಯ- ೦೦-3೪). [3] 
ಮಂದರಧರ (ನಾ). ೧. ಸಮುದ್ರವಂಥನಕಾಲದಲ್ಲಿ ಕೂರ್ಮಾವ 
ತಾರದಿಂದ ನಂಂದರಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಧರಿಸಿದ 
ವಿಷ್ಣು: [ಶರನಿಧಿ] ಯಂದದಿಂದತಿಗಭೀರಗುಣೋನ್ನತಿಯಿಂದೆ. ಸಂದ 
ಮಂದರೆಧರಬಾಹುಗಳ* ವಸುಮತೀತಳರಕ್ಷಣದಕ್ಷರಪ್ಪ ನಾಲ್ವರುವು: 
ನೀಶರಂ ದಶರಥಂ ಪಡೆದಂ ತ: ತರಂ (ಕಾದಂತೂ. 880): ಮಂದರ. 
ಧರನೀಕ್ಷಿಸಿ ಸಂಕ್ರಂದನಮಹಮೇನಿಮಿತ್ತಮೆಮಗಿದು. ಚಿತ್ರಂ ಎಂದು! 
ಬೆಸಗೊಳ್ಳುದುಂ (೫೫. ೪-೭). ೨. ಗತಿಸಿದದನು ; ಸ್ವರ್ಗಸ್ಥ : 
ನಂದಕಮಂ ದಿವಿಜಗಣಾನಂದಕಮಂ ಕೊಂಡು ಚೇದಿಪತಿಯೊಳ್‌ ಪೊಣರ್ದಂ 
ಮಂದರಧರನಾಹವದೊಳ್‌ ಮಂದರಧರರಾದರಹಿತರೆಂದೆಂಬಿನೆಗಂ (480. 


೩). ಸಿ. [ಛಂದ] ಅಂಶಗಣಗಳಲ್ಲಿ ಒಂದು : ವಿಷ್ಣುಗಣ : 
ಮಂಡರಧರಗಣಮೆಸೆದಿರೆ ಮೊದಲೊಳ್‌ , . . ಛಂದೋವತಂಸಂ 
(s06a00s- ೩-29೬). [ಸಂ. 


' ಮಂದರನಿಲಯ (ನಾ). ಕೈಲಾಸದಲ್ಲಿ ವಾಸಮಾಡುವವನು : ಶಿವ: 
ಸಿಂಧುಜೂಟನೆ ಪಾಹಿ ಶ್ಯಾಮಾಂಗಸಖ ಪಾಹಿ ಮಂದರನಿಲಯನೆ ಪಾಹಿ! 
(ತಣ. ೨೦-೪ [ಇಂ.] 


ಮಂದರಯಾನ' (ನಾ). ನಿಧಾನವಾದ ನಡಗೆ: ಮಂದಗಮನ : 
ಬಿಸರುಹನೇತ್ರೈಯೊಳ್ನಡು ಪೊದಚ್ಚುದು . . , ಮಂದರಯಾನಮೊಡರ್ಚಿತು 


(30382. ೨೪೪-೦೨)- [ಸು.] 
ಮಂದರಶ್ರುತಿ (ನಾ): » ಮಂದರೈ ; ಅವರ ತಂಬೂರಿಯ ಮಂದರ 
ಶ್ರುತಿಯ ತಂತಿಯು ಒಂದು ಶ್ರುತಿಗೆ ಸರಿಯಾಗಿರುತ್ತಿ ತತ್ತಿ (ಸಂಗೀತ. 34). 
_ [ಮಂದರ 4 ಶ್ರುತಿ] 
ಮಂದರಿ (ನಾ). ಚಾಪೆ: ಮಕ್ಕಳಿಗೆ ಮಲಗಲಿಕ್ಕೆ ಮಂದರಿ. ಮಂದರಿ 
ಹರಿದರೆ ಹಚ್ಚಡ, ಹಚ್ಚಡ ಹರಿದರೆ: ಮಂದರಿ ಕೊಡಿಸಿ, ಅವನನ್ನು 
ಕಳುಹಿಸಿದನು (ಕಂತ. ೬). " ಮಂದಲಿಗೆ ` ಪರಾ. 
[ದೇ.॥ ಮಲ. ಮನ್ತಿರಿ; ತುಳು. ಮಂದಿರಿ, ಮಂದ್ಳಿ ಇ ಮಗ್ಗುಲಂ 
ಹಾಸುಗೆ; ತೊದ. ಮೊದರೈ. / ಮಠಾ. ಮಾಂದರೀ. / ಸಂ. ಮಂದುರಾ] 
ಮಂದಲಿಗೆ (ನಾ). ಎ ಮಂದಿ: ಬಾಯಿಗಿಕ್ಕಿದ ಅಕ್ಕಿ ಒಕ್ಕವು ಮಂದಲಿಗೆ 


೬೮೩೫ 


26. 


ಮಂದಸು 


ಯಲ್ಲಿ ಮಂದಲಿಗೆ ಆನಲಾಜದೆ ಹಿಂಗಿ ಒಕ್ಕವು ನೆಲಕ್ಕೆ (ನೋತ. ೨೫೮-509); 
ಅಂಗಳದಲ್ಲಿ ಒಬ್ಬರು ಒಂದು ಪಂಚೆಯನ್ನು 'ದೆದು ಮಂದಲಿಗೆಯ 
ಮೇಲೆ ಮಲಗಿದ್ದರು (ರರ್ಶಶ್ರೀ. 3೪. 

ಮಂದಲಿಸು (ಕ್ರಿ). ತಪ್ಪನ್ನು ಎತ್ತಿ ಹೇಳು: ಮೂದಲಿಸು: 
ತವ ಸ್ತ್ರೀಯ ಕೂಡೆ ತನ್ನೆ ಮನೆಯಲ್ಲಿರುವ ಗಿಳಿಯ ಕೂಡೆಯೊ ಅರಸು 
ಮಂದೆರಿಸಿದ ಪೃತ್ತಾಂಶಮಂ ಪೇಳಲು (5:44. ೪) ; ನಿಮ್ಮೆಲ್ಲರನು 
ಕಡಿದೊಟ್ಟೆ ಖಂಡವ ಚೆಲ್ಲಿ ಭೂತಕೆ ಬಲಿಯಣಕ್ಕುವೆ ... ಎಂದು 
ಒಬ್ಬರಿಗೊಬ್ಬರಿದಿರಲಿ ಮಂದಲಿಸಿ (88. 3೫೩೬-0); ಅರಶಿನವರು. 
ಮಂದಲಿಸಲಾಗಿ ನವಾಬರು ಯದ್ದು ಪುನಹಾ ಕೈಜೋಡಿಸಿಕೊಂಡೂ 
(ಶೈರಕೆ" ೪೮. [ದೇ.॥ ತೆಲು. ಮಂದಲಿಂಚು - ಆಜ್ಞಾಪಿಸು, ಬೋಧಿಸು, 
ಎಚ್ಚರಿಕೆ ನೀಡು, ಬಿನ್ನವಿಸು, ಪ್ರಶ್ನಿಸು) 

ಮಂದವಾರ (ನಾ). ಶನಿವಾರ; ದಂಡನಾಯಕರುಂ . . . 

ಬಹುಳನವಮಾಮಂದವಾರ ದಕ್ಷಿಣಾಯನಸಂಕ್ರಾಂತಿಯಲು . - 

ಮಶ್ಶಂ ಮಾಡಿ (ಕಣ. ೧೩-೩೯: 116) ; ವರಜಯ (ಸೌ)ವತ್ಸರಂ 

ವಿನುತಡೇಷ್ಮಯುತಂ ಸಿತಪಕ್ಷಮಪ್ಪಮಾಪರಿಗತಂ ಮಂದ 'ವಾರದೊಳ್‌ 

(ಇಳ. Xu, sda. ೯9-೧87 11767). [ಸಂ] 

ಮಂದವಿಸು ' ಮಂದಯಿಸು ' ನೋ. 

ಮಂದವೇಗ (ನಾ). [ಕಾಮಶಾ] ರತಿಭೇದದೃಷ್ಟಿಯಿಂದ ವಿಂಗಡಿಸಿದ 
ಮೂರುಪ್ರಕಾರದ ಪುರುಷವರ್ಗಗಳಲ್ಲಿ ಒಂದು ವರ್ಗಕ್ಕೆ ಸೇರಿ ' 
ದವನು : ವೇಗಗತಿಯಿನಾಯ್ತು ಮಂದವೇಗ ಮಧ್ಯವೇಗ ಚಂಡವೇಗನೆಂಬ 
ಪೆಸರು ಪುರುಷರಿಂಗೆ ಸುರತದೊಳ್‌" (44ರ. 9-4೬) ; ಬಗೆಗೆ ತಂದು 
ಸತಿಯನಿಚ್ಛಯೊಗೆಯೆ ನೆರೆವನವನೆ : , . ಮಂದವೇಗನೆಂಬದಂ (ಅವವ: 

[| 


ಆಷಾಢ 
೬ ಸರ್ಬೃನ 


೪-೪0) - 


'ಮಂದವೇಗಿ (ನಾ). [ಕಾಮಾ] ಸಂಭೋಗದಲ್ಲಿ ಉದಾಸೀನಳಾದವಳು: 


ವೇಗಗತಿಯಿನಾಯ್ತು . . . ಸುರತದೊಳ್‌ ತೂಗಿದಂದದಿಂದೆ ಮಂದವೇಗಿ 
ಮಧ್ಯೆವೇಗಿ ಚಂಡವೇಗಿಯೆಂಬುದಾದುದಬಲೆಯರ್ಗೆ (35. ೪-೩೩). 
[“ಸಂ. ಮಂದವೇಗಿನಿಲ 

ಮಂದವೇಗಿನಿ (ನಾ). - ಮ೦ದವೇಗಿ ; ಮಂದವೇಗಿನಿ ಮಧ್ಯವೇಗಿನಿ 

ಚಂಡವೇಗಿನಿಯರೆಯ ತ್ರಿವಿಧರತಿಭೇದಕಾ೦ತೆಯರಿ೦ (£419. ೨:೪). 
(ಸಂ. ಮಂದವೇಗಿನಿಲ್ಕ 

ಮಂದಸ *`ಮಂದಸು ` ನೋ. 

ಮಂದಸು. ಮಂದಸ. ಮಂದಾಸನ. ಮಂದಾಸು (ನಾ): ೧. ಪೆಟ್ಟಿಗೆ; 
"ಮಂಜೂಷ : ತಳಾಅನಂ ಮಂದಸಿನೊಳಗಿಟ್ಟುತ್ತಲಮಾಲೆ ಪೃಥುವನೆಂದಳ್‌ 
(ತಾವುಂಪು. ೬) ; ಪಡೆಯೆ ಮಗನಂ ನಿದಾನಮನಿಡುವಂತೆವೊಲಿಟ್ಟು ಪೊನ್ನ 
ಮಂದಸಿನೊಳಗಾಗಡೆ ಗಡ ಬಿಟ್ಟರ್ಜಗುನೆಯ ಮಡುವಿನೊಳ್‌ (ರಣೇ. 
9-೪8) : ಉಪೇಂದ್ರನುರ್ಬಿದ ಮುಳಿಸಿಂದೆ ಮಂದಸಿನ ಮುಚ್ಚ ಳನುಂಗುಟ 
ದಿಂದೆ ಮಾಂಟೆ (8ಗ2- ೩-೩೦) ; ಮೊಗವ ನೋಡದೆ ಮಂದಸಿನೊಳು ನಿನ್ನೀ 
ಚೆಲ್ವ ಮಗಳನರಿಸಿ ಬೇಗದೊಳು ನಗರವ ಪೊಡಿದುಡಿಸು (ಉರಿ. ೬-೩೭) - 
ಮಂದಸ ; ೧. ಆ ಮಂದಸಮಂತು ನೀರೊಳಿರ್ದಂದು ಪಿರಿಯದೊಂದು 
ಮಿನ ಬೆನ್ನಂ ತಾಗಿ... ಮೇಗೆ ನೆಗೆದ ಮಂದಸಂ ಸಿಡಲ್‌ ಬಡಿಯೆ 
ಸುಭೌಮಂ ಸತ್ತು (1. ೦೬೪-೫) ; ಕರ್ಣಂಗಳ ತುದಿಯೊಳ್‌ 
ನಿರ್ಣೀತಂ ತೋಅಕಿ ಪತಿಗೆ ಮಂತ್ರಿಗಮಾರಭೈರ್ಣದೊಳಿರ್ಣಂ ಮರಣಂ 
ಸ್ವರ್ಣದ ಕರ್ಬುನದ ಮಂದಸಂ ಪುಗಿಸಿದೊಡಂ (6ಕ್ಕಕಾ- 9-09) ; ಚೆನ್ನ 
ಭೂಮಿಯನುಳಿಸೆ ಕಂಡುದು ಹೊನ್ನೆ ಮಂದಸವಾ ಹಲಾಗ್ರದಿ (೧8೫. 
3-3). ಮಂದಾಸನ : ೧. ಲೋಕಾಪವಾದಕ್ಕೆ ಹೆದರಿದ ಕುಂತಿಯು ಒಂದು 
ಮಂದಾಸನದೊಳಗೆ ರತ್ನವನ್ನು ತುಂಬಿ ಅದರ ಮಧ್ಯದಲ್ಲಿ ಅ ಮಗು 


ಮಂದಸ್ಮಿತ 


ವಸ್ನಿಟ್ಟು ಯಮುನಾನದಿಗೆ ಬಿಟ್ಟಳು (ಲ್ಲೂಣಂ. 00). ೨. ದೇವರ 
ವಿಗ್ರಹೆಗಳನ್ನಿಡುವ ಮರ ಅಥವಾ ಲೋಹದ ಮಂಟಪ: 
ಮಂದಾಸನದಲ್ಲಿದ್ದ ದೇವರ ಮೂರ್ತಿಯು ನಯನಮನೋಹರವಾಗಿತ್ತು 
(69). ಮಂದಾಸು : ೧. ಆ ಸುಕುವಾರನನೊಂದು ಮಂದಾಸಿನೊಳ? 
ರಾಸಿಮಾಡಿದೆ ರತ್ನಸಹಿತ ಆ ಸಹಚರಿಯರಿರಿಸಿ (ಸೇಬಸಂ- 3-0: 
೩. ಪ್ರಾಣಿಗಳನ್ನು ಬಂಧಿಸಿಡುವ ಸಾಧನ ; ಪಂಜರ ; ಬೋನು ; 
ಘೋಟದರಸು ಅಟ್ಟಿದ ಮಂದಾಸಿನೊಳು ಶಕಟದ 
ದುಷ್ಟವಾಜಿಯನು ಕರಮೊಪ್ಪವೆತ್ತು (ಣಗಳು. 6-0). 
[<ಸಂ. ಮಂಜೂಷಾ./ತೆಲು. ಮಂದಸ] 
ಮಂದಸ್ಮಿತ (ನಾ). ೧. ನಸುನಗೆ ; ಮುಗುಳುನಗೆ ; ಮೆಲುನಗೆ : 
ಹನುಮನ ನೋಡಿ ತಲೆದೂಗಿದನು. ಮಂದಸ್ಥಿತಮಧುರಮುಖಕಮಳೆ 
ನೊಲವಿನಲಿ (ಕುಠ್ಶಾಕು ೨4-39) ; ಶಿವನುರಿಗಣ್ಣಿನ ಬೆಳುದಿಂಗಳೊ ಎನೆ 
ನೋಟದ ಮಂದಸ್ಥಿತರುಚಿ ತಣ್ಣನೆ ತೇಜದ ಸೂಸುತಲೆಲ್ಲೆಡೆಗೆ ಬೆಳಗೆ 
(ಗಕೇಶ. ೨-೩೬). ೨. ಮಂದಹಾಸದಿಂದ ಕೂಡಿರುವವನು: ಆ 
ಮಹಾಪು। ವಿನಯದಂತನಾಗಿ ಮಂದಸ್ಮಿತನಾಗಿ ಶಾಂತಲೆಯನ್ನು 
ನೋಡಿದನು (೫೧: ೪). [ಸಂ.7 
ಮಂದಸ್ಮೇರ (ನಾ): ಮುಗುಳುನಗೆ ; ಮಂದಸ್ಮಿತ 
ಮಂದಸ್ಮೇರಪಕ್ವಂ' ಮಿಸುಗೆ (0೩ೇ. ೦-೦೩೨); 
ಮಂದಸ್ಮೇರವನ್ನು ತುಟಿಗಳಲ್ಲಿ ಮಿನುಗಿಸಿ ಸ: 
[ಸಂ.) 
ಮಂದಹಸಿತ (ನಾ) ಎಂದಸ್ಮಿತ ಅಂದದೊಡದೆಯ 
ದೆಯನೊತ್ತುವಾ ದುಂದಹಸಿತದ ಕೊಲೆಯೊ (ಮೂಕುಳ. 0೭೭). 
ಮಂದಹಾಸ (ನಾ). ಮಂದಸ್ಮಿತ ೧ 
ಮಂದಹಂಸದಿಂ ಮುರಹರನಾ 
ಬರವಿಗೆ ಮುಂದಹಂ। 
ವಂಂದಳ ' ಮನೆದಳ ` ನೋ. 
ಮಂದಾಕಿನಿ (ನಾ). ಗಂಗಾನದಿ: ದೇವನದಿ ; "ಮುಂದ; 
ಸ್ವರ್ಣದೀ, ಸುರದೀರ್ಥಿಕ2-೪ ಆಕಾಶಗಂಗೆ ಹೆಸರುಗ! 
ಆದಾರ್ಯವೀರ್ಯಂ ಸೂರ್ಯದಿನದಂದು ಮಂದಾ 
ಬಂದು (ಶಂಶಠಾ, ತವಿಶುದ್ಧಕಿಃ ಮಂದಾಕಿನೀ 
ಪವಿಶ್ರೀಕೃತತ್ರಿಳೋಕನುಂ (136- ೫-3-೦೩೬; 1056); ಮಂದಾಕಿನಿಯನ್ನು 
ಬಾರು (ತಲೆಯಲ್ಲಿ) ಧರಿಸಿ: ಆ ಅಂಧಕಾಸುರಸಂಹಾರನೊ 
ಎಎ ಅಧರ! ನನ್ನು ಸರ್ವದಾ ರಕ್ಷಿಸಲಿ 
[ಸಂ. ಮಂದಾಕಿನೀ) ತ 
ಮಂದಾಕಿನೀನಂದನ (ನಾ). ಗಂಗಾನದಿಯ ಮಗ; ಗಾಂಗೇಯ; ಭೀಷ್ಮ; 
'ದಾಕಿನೀನಂದನನ ಮಾತಿಂಗೆ 'ಐದಮನಸಶ್ಕನಾಗಿ 
ದೇವಕೀನಂದನಂಗಗ್ರಪೂಜೆಯನೆತ್ತುವಾಗಳ್‌ (ಕಂಕತಂ. 3೩೬-೦) ; ಮಂದಾ 
ಕಿನೀನಂದನಂ ನುಡಿಯೆ ಕೇಳ್ದು (8ಗ2- ೦೭-೦೭ ವ). [ಸಂ.] 
ಮಂದಾಕ್ರಾಂತ (ನಾ). [ಛಂದ] ವರ್ಣಛಂದಸ್ಸಿನಲ್ಲಿ ಹದಿನೇಳು ಅಕ್ಷರ! 
ಗಳ ಅತ್ಯಷ್ಟಿಯಲ್ಲಿ ಒಂದು ವೃತ್ತ: ಪ್ರತಿಸುಲಿನಲ್ಲೂ ಕ್ರಮವಾಗಿ 
ಮಗಣ. ಭಗಣ, ನಗಣ. ತಗಣ. ತಗಣ ಮತ್ತು ಎರಡು ಗುರು- 
ಹೀಗೆ ಬರುವ ನಾಲ್ಕುಸಾಲುಗಳುಳ್ಳ ವರ್ಣವೃತ್ತ: ಯೌವನಾಕ್ರಾಂತೆ 
ಮಂದಾಕ್ರಾಂತಂ ದೃತ್ತಂ ನೆಗಟ್ಟುದಿಳೆಯೊಳ್‌ (ರಂರೋಂಬು- ೨-೦೬೬), 


ಸಷನು 


ಮಂಜುಳ 
ನು ಮತ್ತೊಂದು 
ಇದನು (464. ೧೦೪). 


೧: 


ಮೊನೆಗಳಿಂ 


Ize.) 


ಸ. ವಿಯದ್ಧೃಂಗಾ. 
(ರಂತ. ೨೨ 


6-೭೧ 5); ವಿಕ್ರಮಾ! 


ಕಾ 


(ರೃಶ್ಯಿಲೋ, ೮೪) 


ಯಮನಂದನನ 


ಮಂದಾಕ್ರಾಂತಂ ನೆರೆಯೆ ಮಭನಂತದ್ವಯಂಗದ್ವಯಂ ಮೇಣ್‌ (ಕಟ 
63). [ಸಂ. ಮಂದಾಕ್ರಾಂತಾ] 


ಮಂದ್ದಾಕ್ಷ (ನಾ). ೧. ಮಂದವಾದ ದೃಷ್ಟಿಯುಳ್ಳವನು; ಚೆನ್ನಾಗಿ 


೬೮೩೬ 


ಈ 


೩6 


ಮಂದಾನಿಳ 


ಕಾಣದ ಕಣ್ಣುಳ್ಳವನು. ೨. ನಾಚಿಕೆ; ಲಜ್ಜೆ : “ಟ್ರೀ, ಲಜ್ಮಾ, . 
ಮಂದಾಕ್ಷಂ..ಈ ೬ ಲಜ್ಜೆ” (ಸಲದು. ೯೩-೪00). [ಸಂ.] 
ಮಂದ್ದಾಕ್ಷಿ (ನಾ). ೧. ದೃಷ್ಟಿಪಾಟವವಿಲ್ಲದಿರುವ ಕಣ್ಣು; ಮಂದವಾದ 

ಕಿಣ್ಣು: ಮಂದಾಕ್ಷೆ ನಮಗಿಹುದು ಬಲುದೂರ ಸಾಗದದು (ಮುಕ. 

ಪಿ. ದೃಷ್ಟಿಪಾಟವವಿಲ್ಲದವಳು; ಸರಿಯಾಗಿ ಕಣ್ಣುಕಾಣದವಳು: 

ದಯಿತಾವಿಯೋಗಾಗ್ನಿಯಿಂಧನಶರೀರನಂ, ರೂಕ್ಷರೂಪದ ರಂಮನಂ ಕಂಡು 

ಮಂದಾಕ್ಷಿ, ಶಬರಿ, ಬೇಡಂಗೆತ್ತಳ್‌ (ಕ್ರೀರಾಶಾ- ೨೬೯-೦೬೮) - 

[ಸಂ. ಮಂದಾಕ್ಷೀ] 

ಮಂದಾಗ್ನಿ (ನಾ). ೧. ಪ್ರಖರವಾದ ಉರಿಯಿಲ್ಲದಿರುವ 

ಶಾಖವಿಲ್ಲದಿರುವ ಬೆಂಕಿ: ಒಳ್ಳೆಣ್ಣೆಯಲ್ಲಿ ಆರುಬಳ್ಳ 

ಹನಿಸಿ: ಮಂದಾಗ್ಲಿಯಿಂದ ಕಾಯಿಸಿ, ಪಾಠದಲ್ಲಿಳುಹಿ 


ಬೆಂಕಿ; ಹೆಚ್ಚು 
ಮಜ್ಜಿಗೆಯನ್ನು 


ಅಭ್ಯಂಜನವನ್ನು 


ಮಾಡಿಸಲು ಶ್ಲೇಷ್ಮಜ್ವರ ಪರಿಹಾರವಾಗುವುದು (44. 10). ೨. ಗುಪ್ತ 
ವಾದ ಬೆ 


ಸುಪ್ತಾಗ್ನಿ : ಪ್ರತಿಯೊಂದು ಮರದಲ್ಲೂ ಮಂದಾಗ್ನಿ 

ನ್ನ್ನ ಅವರು ಅಂತಿದ್ದರು (೫೫೧. ೬೦). ೩. ಜಠರಾಗ್ನಿಯ 
ನಾಲ್ಕು ಸ್ಥಿತಿಗಳಲ್ಲಿ ಒಂದು; ಕಫದಿಂದ ಉಂಟಾಗುವ ವಿಕಾರ; 
ದೇಹದಲ್ಲಿ ಜಠರಾಗ್ನಿಯು ನಾಲ್ಕೂ ತೆರನಾಗಿರುವುದೆಂತೆಂದೊಡೆ-ನ೨ಂದಾಗಿ, ಸ್ನ 
ತೀಕ್ಷಾಗ್ನಿ ವಿಷಮಾಗ್ನಿ ಸಮಾಗ್ನಿಯೆಂಬ ನಾಲ್ಕು ವಿಧವಾದ ಅಗ್ನಿಗಳಲ್ಲಿ 
ಶ್ಲೇಷ್ಮದಿಂ ಮಂದಾಗ್ನಿ, . . ಉಂಟಾಗಿರುವುದು (ಸಕನ್ಕೆ. ೦0: ತಾಯಿಯು 
ನೋಡಿ ಮಗನಿಗೆ ಮಂದಾಗ್ನಿಯಾಗಿದೆ. ಎಂದು ಒಳ್ಳೊಳ್ಳೆ ಜೀರ್ಣಕಾರಿ 
ಮಾತ್ರೆ ಲೆ:ಹಗಳನ್ನು ಮಾಡಿಸಿಕೊಟ್ಟಳು (ರಣ. ೩): ೪. ತಿಂದ 
ಆಹಾರವು ಪಚನವಾಗಲು ಶಕ್ತಿಯಿಲ್ಲದಂತಾಗುವ ಒಂದು ಬಗೆಯ 
ರೋಗ: ಅದ್ಭುತಾದಿಯೋಗ . . . ಊರ್ಧ್ವತೃಪೆ, ಮಂದಾಗ್ಗಿ, 
ಗ್ರಹಣಿ. ಸುಗ್ರಹಣಿ ಈ ವ್ಯಾಧಿಗಳೊಳು ಹತಮಪ್ಪುದು (5ರ: ೦೦). 

[ಸಂ.) 

ಮಂದಾನಿಲ, ಮಂದಾನಿಳ (ನಾ). ೧. ಮೆಲ್ಲಗೆ ಬೀಸುವ ಗಾಳಿ; 
ಮಂದಮಾರುತ : ಮಂದಾನಿಲಂ ತೆಂಕಣಿಂ ಬರೆ ಚೈತ್ರಂ ಕುಡುವರ್ಫ್ಯ 
ಲಾಜತತಿಯೋ ವೇಟ್‌ಂಬಿನಂ ಪುಷ್ಪಮಂಜರಿಯಂ ತನ್ಮುನಿಕರ್ಣಪೂರಕ 

K (ಕಾರಂಕೂ, ೭30); ಪರವೆನಾಚಿಯರ 
ಮೆಯ್ಮು ಸುಗಂಧಂ ಮೊದಲಾದ ಸೇಲಪರಿಮಳಮಂ ಕವರ್ತೆಗೊಂಡಾ 
ಮೋದಭಾರದಿಂ ಮಂದಾನಿಲನಾಗಿ ಮೆಲ್ಲವೆಲ್ಲನೆ ಬಂದು (ಸಂರ. ೦೪-೭೪). 
೨. [ಛಂದ] ಮಂದಾನಿಲ. ಲಲಿತ, ಉತ್ಸಾಹ ಎಂಬ ಮೂರು 
ಬಗೆಯ ರಗಳಿಗಳಲ್ಲಿ ಒಂದು; ಪ್ರತಿಯೊಂದು ಸಾಲಿನಲ್ಲಿಯೂ 
ನಾಲ್ಕುಮಾತ್ರೆಯ ನಾಲ್ಕುಗಣಗಳಂ ಎಂದರೆ ಹದಿನಾರುಮಾತ್ರೆ 
ಗಳಿರುವ, ಆದ್ಯಂತಪ್ರಾಸವುಳ್ಳೆ ಹಾಗೂ ಪಾದನಿಯಮವಿಲ್ಲದ 
ಒಂದು ಪ್ರಕಾರ; ಮಂದಾನಿಲ ಲಲಿತೋತ್ಸವವೆಂದೇ ರಗಳೆಗಳ ನಾಮ 
ಮಕ್ಕುಂ (ಕುರೋಂಶಿ. ೩-೨೨೦ ಅ8ರ); ಉತ್ಸಾಹ, ಮಂದಾನಿಲ, ಲಲಿತ 
ಎಂದು ಮೂರುವಿಧವಾದ ರಗಳೆಗಳು ಪ್ರಸಿದ್ಧ ವಾಗಿರುವುವು (408. ೪೬): 
ಮಂದಾನಿಳ : ೧. ಮಂದಾನಿಳನಲೆಪದೆ. ಮಾಕಂದಂ ವಿಚಕಿಳಲತಾ 
ಸಮೇತಮರಲ್ವಂತು . . . ಒಸೆದುದಾ ನೃಪಚಿತ್ತಂ (ಫೃತ್ನತ್ಯ. ೩-೦೨೩), 

[ಸಂ.7 

ಮಂದಾನಿಲವೃತ್ತ (ನಾ). [ಛಂದ] ಪಂಕ್ತಿಛಂದಸ್ಲಿನಲ್ಲಿ ಒಂದು 
ಪ್ರಕಾರ; ಪ್ರತಿಸಾಲಿನಲ್ಲೂ ಹತ್ತುಅಕ್ಷರಗಳುಳ್ಳ ನಾಲ್ಕುಸಾಲುಗಳ 
ವೃತ್ತ; ಶೀತಕರೋರ್ವೀಮಾರುತಚೇತೋಜಾತಹರಂ ಬಂದಿರ್ದೊಡ 
ಪೆಂತುಂ ಭೂತಳಕೆಲ್ಲಂ ಸಂಮದಿದೆತ್ತಂ ನೀತಿಯುತೇ ಮಂದಾನಿಲವೃತ್ತಂ 
(ರಂರೋಂದಿ- ೨-೦೦೮). [ಸಂ.] 

ಮಂದಾನಿಳ 'ಮಂದಾನಿಲ' 


ನೊ: 
ಕಾ. 


ಮಂದಾರ 


ಮಂದಾರ (ನಾ). ೧. ಒಂದು ಬಗೆಯ ಮರ ಮತ್ತು ಸುವಾಸನೆ 
ಯುಳ್ಳ ಅದರ ಹೂವು; p ಸುರಾಸುರರು ಕ್ಷೀರಸಮುದ್ರವನ್ನು 
ಕಡೆದಾಗ ಹುಟ್ಟಿದ ಐದು ಕಲ್ಪವೃಕ್ಷಗಳಲ್ಲಿ ಒಂದೆಂದು ನಂಬಲಾಗಿದೆ : 
*`ಮಂದಾರಃ, ಪಾರಿಜಾತಕಃ, ಹರಿಚಂದನೇ, ಕಲ್ಪವೃಕ್ಷ, ಸಂತಾನಃ -ಈ 
೫ ದೇವರ ಮರಂಗಳ್‌' (ಸಹ: ೨೨-೦೩೩); ನಮೇರು ಮಂದಾರ 
ಸಂತಾನಕ ಪಾರಿಜಾತಂಗಳಿಂಬ ಪೂಗಳೆಂ ಸುರಿಯುತ್ತಂ (ರಾಣ. 6೪-6): 
ಸಿರಿಯಂ ಮಂದಾರಮಂ ಚಂದ್ರನನಮಲಮಣಿಶ್ರೇಣಿಯಂ ಮಾಣದಂತಃ 
ಕರಿಸಿರ್ದಾ ಪೂರ್ಣದುಗ್ಮಾರ್ಣವ ದೊರೆಗೆಣೆವಂದತ್ತು. . . ಆಸ್ಥಾನಗೇಹಂ 
(ತಂತ್ರಪು. 3-೩) ಈ ವನದಿ ಮಂದಾರ ಆಗೊಮ್ಮೆ ಈಗೊಮ್ಮೆ (ಕರ್ಲೋಂ. 
4-0). ೨. ಎಕ್ಕದ ಗಿಡ; ಅರ್ಕ: `'ಅರ್ಕಾಪ್ವಃ ... ಮಂದಾರಃ, 
ಅರ್ಕಪರ್ಣಃ - ೭ ಎಕ್ಕಗಿಡ, ಯಕ್ಕೇಗಿಡ,ು ಸೂರ್ಯವೃಕ್ಷೆ" (ಸಿದ್ಧಾಂತಿ: 
90), ೩. ದತ್ತೂರದ ಗಿಡ. ೪. ಸ್ವರ್ಗ. ೫. ಆನೆ. ಸಂ] 

ಮಂದಾರಿ (ನಾ). ಒಂದು ಬಗೆಯ ಮರ ಮತ್ತು ಅದರ ಹೂವು: 
ಬಗಿನಿ ಪಚಾರಿ- ಮಂದಾರಿ ದೇವದಾರಿ , . . ಬೋರೆಗಳೆಸಿದವು (ಕಂ. 
04-04) [ ಸಂ. ಮಂದಾರೀ ] 

ಮಂದಾರಿಕ (ನಾ). ಒಂದು ಬಗೆಯ ಸಸ್ಯ: `ರೂಪ-ಮಂದಾರಿಕ, 
ತುಪ್ಪಕೀರೆ” (೬4೨. 090). [ ಸಂ. ಮಂದಾರಕ ] 

ಮಂದಾಸನ ` ಮಂದಸು ' ನೋ. 

ಮಂದಾಸು ' ಮಂದಸು' ನೋ. 

ಮಂದಾಸುವಲೆ (ನಾ). ಪೆಟ್ಟಿಗೆಯಂತಿರುವ ಒಂದು ಬಗೆಯ ಬಲೆ: 
ತಡಿಕೆವಲೆ ತಟ್ಟೆವೆಲೆ ಹಾಸುವಲೆ ಬಿ:ಸುವಲೆ , , , ಮಂದಾಸು (ಣಂ. 
ಮಂದಸಿನ]ವಲೆಯ ಹೊಟಿಿಗಳ ಮೊತ್ತಮಂ ಕಂಡನಾದಯ್ಯನು (ಸೋಮುತ- 
ಶಂ- 300; ಹಕಗ: ೫-೪ ನೋ). [ಮಂದಾಸು (<ಮಂದಸು) - ಬಲೈ] 

ಮಂದಿ, (ನಾ). ೧. ಜನಸಮೂಹ ; ಜನತೆ: ಸಿರಿಯೆಂಬುದೊಂದು 
ಸಂತೆಯ ಮಂದಿ ಕಂಡಯ್ಯಾ ಇದ ನೆಚ್ಚಿ ಕೆಡಬೇಡ (04ನ- ೧೬೪): 
ಮಂದಿಯಿಲ್ಲದ ರಾಜ್ಯ ಕಂದನಿಲ್ಲದ ಭಾಗ್ಯ ಬಂಧುವಿಲ್ಲದ ಬಾಳುವೆಯ 
ಜಗದೊಳಗೆ ಚಂದದಲ್ಲ (ಸರಕ್ಕ. -೬೦೭) ; ಮಂದಿ ಹೇಳಿದರೆಂದು ಹಂದಿ 
ತಿನ್ನಬಹುದೆ ? (ಣರ). ೨. ಜನ; ವ್ಯಕ್ತಿ ; ಸಂದಣಿಸಿದುದು ಕೇರಿ 
ಕೇರಿಯ ಮಂದಿ ಮನೆ ಮನೆ ಮೇಲೆ ಘನತರುವೃಂದದಲಿ (ಕುಪ್ಮಾತ. ೦೬- 
೬೬): ತಂದೆ ಸತ್ತ ಮೇಲೆ ನೂಜುಮಂದಿ ವಿಪ್ರರಿಗುಣಿಸಿ ತಮ್ಮ ತಂದೆ. 
ತೃಪ್ತನಂದನೆಂಬರು. ಮಂದಮತಿಯ ಜನಗಳು (ಕರೆದ. 0-060-9) ; 
ನೀವು ಮಂದಿ ಜನೆರನ್ನು ಕೊಬ್ಲಬೇಕೆಂದೆಣಿಸಿರುವಿರಿ 
(6:03. 048) - 

ಮಂದಿಗೆ ಬರಿಸು -. ಎಲ್ಲರಿಗೂ ತಿಳಿಯುವಂತೆ ಮಾಡು; 
ರಂಗಗೊಳಿಸು : ಕನಸಿನೊಳಾದೊಡಮಿದಿರುವಾತಾಡದೆ ಕನಲದೆ ಕಲಹ 
ವೆಸಗದೆ ಮನೆಯೊಳಗಿರುವೆಮ್ಮ ಮಂದಿಗೆ ಬರಿಸದೆ ಮನದನ್ನನ ಮನವೊ 
ಲಿಸು (೫೨೫. ೫-೬), ಮಂದಿಗೆಳೆ ಎ ಬಲಾತ್ಕಾರವಾಗಿ ಜನರ 
ಮುಂದೆ ಬರಂವಂತೆ ಮಾಡು : ಮಂದಿಗೆಳೆದನು[ಕಾಣಾಂ. ಮೆಂದೆಗೆಳಸಿದ] 
ಪಾಪಿ ಕೌರವನಂದು ಮುಂದಲೆವಿಡದು ಸೈ:ಭವ ಬಂದು ಬಳಿಕಾರಣ್ಯವಾಸ 
ದೊಳೆನ್ನನೆಳೆದೊಯ್ಹ (ಗಣ್ಯರ ೩-3೪). 'ಮಂದೆ' ಪರಾ. 
[ದೇ.॥ ತಮಿ. ಮನ್ಮು ಗೋಸ್ಮ; ತುಳು. ಮಂದಿ, 

ತೆಲು. ಮಂದಿ ; ಕೋಲಾ. ಮಂದಿ: ] 

ಮಂದಿ, (ನಂ). (ಉಕ) ವ್ಯಾಪಾರದಲುಂಟಾಗುವ ಪದಾರ್ಥಗಳ 
ಬೆಲೆಯ ಇಳಿತ; ಅಗ್ಗ ; ಈಗ ಬಟಾಟೆ ಮಂದಿಯಾಗಿದೆ (6). 

[ + ಹಿಂ. ಮರಾ. ಮಂದೀ] 
ಮಂದಿರ (ನಾ)- ೧. ವಾಸಮಾಡುವ ಕಟ್ಟಡ ; ಮನೆ; ಭವನ: 


ಅಷ್ಟೊಂದು 


೬೮೩೭ 


ಮಂದಿವಾಳೆ 


``ಆವಾಸಃ . . . ಗೇಹಂ, ಕುಟಂ, ಮಂದಿರ , . , ಆಲಯ; ಈ 
೩೧ ಮನೆ” (ತರಡು: ೪೯-೦೩3) ; ಕಂಸಮಹಾಮಂದಿರಮಧ್ಯದ ಮಣಿ 
ಗೃಹದಿಂದಗಲದೆ ನಲಿಯುತಿರ್ದರಾ ದಂಪತಿಗಳ್‌ (ಗಂ. ೨-8೨) ; ಆನೆ. 
ಗೊಂದಿಯ ಪ್ರಹರೇಶ್ವರಪಂತ್ರನು ತನ್ನ ಮಂದಿರದಲ್ಲಿ ಕುಳಿತುಕೊಂಡು 
ಏನೋ ಯೋಚಿಸಿಕೊಳ್ಳುತ್ತಾ ಇರಲು ಹುಚ್ಚನು ಆವನ ಬಳಿಗೆ ಬಂದನು 
(ಣ೭೨- 0೩) - ೨. ಹೆಂಡತಿ ಮತ್ತು ಮಕ್ಕಳಿಂದ ಕೂಡಿದ ಸಂಸಾರ, 
ದ ಕುಟುಂಬ; ಮುರಾಂತಕ ನಿಂದು ಮನದೊಲವಿನಲಿ , . . ಮಂದಿ 
ರದ ಸುಕ್ಷೇಮಕುಶಲವನಂದು ಕೇಳಿದು ವೀಳೆಯವನಾ ಮಂದಿಗಿತ್ತನು ದೇವ 
(ಕುನ್ಮಾಣ. ೭-೨). ೩, ದೇವಾಲಯ ; ಗುಡಿ. ೪. ನಗರ; ಪಟ್ಟಣ : 
“ಮೇದಿರಂ- ೧. ಮನೆ. ೨. ನಗರ” (ಸಾಂತ: ೪೦೬). ೫. ಕುದುರೆಯ 
ಲಾಯ; ಅಶ್ವಶಾಲೆ : “ವಾಜಿಶಾಲಾ, ಮಂದುರು-- ಈ ೨ ಕುದಿರೆಯ 
ಮಂ(ದಿ)ದುರಂ” (ಹಣು: ೩0-090). [ಸಂ.] 

ಮಂದಿರಂಬೊಗು (ಕ್ರಿ). ಮನೆಯನ್ನು ಪ್ರವೇಶಿಸು: ಈ ಕನಕಲೋಚನಂ. 
* ೬೬ ಪೊಳಲೊಳ್‌ ಮೆಜ'ದು ಮಂದಿರಂಬೊಕ್ಕು (44. ೪೬-3). 

[ಮಂದಿರ 4- ಪೊಗು] 

ಮಂದಿಲ "ಮಂದೀಲ' ನೋ. 

ಮಂದಿವಾಳ, ಮಂದೆವಳ, ಮಂದೆವಾಳ, ಮಂದ್ಯಾಳ (ನಾ). ೧. 
ಹಿರಿವೆಂಯಿಲ್ಲದವನು ; ಜನಸಾಮಾನ್ಯ ; ನಾಡಾಡಿ : ಮಂದಿವಾಳನ 
ತೆಜದ ನರನೊಳಿಂ ಸಂದುದೇ ಕಾಳಗವು ನಿನ್ನಿಂ ಬೆಂದುದೇಯೆನ್ನೊಡಲು 
ಪ್ಮಸ್ಮೀ: ೬೬೦) ; ಹಿಂದೆ ದಕ್ಷನ ಯಜ್ಞಕುಂಡದಿ ಬೆಂದಿರ್ಪ ಸತಿಯೊಳು 
* * ತಂದೆತಾಯ್ಸಳುಯೆಂದು ಸುಮ್ಮನೆ ಮಂದಿವಾಳರವೋಲು ಮುಂದು 
ಗೆಡುತಿಹುದಂದವೇನೈ (ಯಗಳ. ೩). ೨. (ಅತಿಪರಿಚಯದಿಂದುಂಟಾದ) 
ಸಲುಗೆ; ಸದರೆ ; ಹರಿಯೊಳ್‌ ನಾರದ ಮಂದಿವಾಳದೆ ಮಹಾಶಾವಂ. 
ಗಳಂ ತಾಳನೇ (44ರ. ಕ) ; ನಂಬಿಯೆಂಬ ವಿಚಾರದೂರನು ಮಂಡಿ 

ದೆ]ವುಳದಿ ಮಾರಮರ್ದನನೆಂದಿನಿತು ಭಯವಿಲ್ಲದಾತ್ಮದಲಿ 

ಕುಳುಗೆಲಸಂಗಳಿಗೆ ಕಳುಪುತ (ಬಸಪ್ರ. ೨-೩೭) ; ಕಾತರಿಸದಿರು ಮಂದಿವಾಳದ 
ಮಾತುಗಳು ಸಾ:ಕಟ ತೊಲಗೈ (ಕುನ್ಮಾಂ- ೨-೨೩) ; ಮಂದಿವಾಳದೊ 
ಳಾನ್ಮನ ಮೇಗಣ ದೂಜ ತಂದ ತನ್ನಣುಗಿಯನೊಡನೆ ಹಿಂದುಮುಂದೆಣಿಸದೆ 
ಹೀಯಾಳಿಸಿ ಮಿಗೆ ನಿಂದಿಸಿ ನೀಕರಿಸುವುದು (ಹಂ. 3-0): A, ಸೊಕ್ಕು; 
ಮದ; ಔದೃತ್ಯ: ಹಂದೆ ಹೋಗೆಲೆ ನಾಯೆ ... ಬಹುವಿಕಾರದ 
ಮಂದಿವಾಳದ ಮಾತದೇಕೆ (846೧. 3-4-34); ಕೇಳಬಾರದ ಬೊಮ್ಮ. ತಿಯ. 
ಸೈಗಳ್ಹ ಹೇರುಳಪಂತಕ ಭೂಭುಜನ ತೋಳಡವಿಯ ತಜ್‌ದೊಟ್ಟಿದೆಲಾ 
ಮಂಂದಿವಾಳವ ತೋಜು ತನ್ನೊಡನೆ (£418. 10-39) : ನಾಲಗೆದೀಣ್ಟೆಗೆ: 
ಬಗುಳ್ತಾಡುವ ನಿನ್ನ ಅವಿಧೇಯತೆಯು. ಮಂದಿವಾಳವು. ಎದೆಗೊಬ್ಬು 
ಆಕ್ಷಮೃವಾಗಿದೆ. (ಬಾತ್ರಕ. ೭೦-೦೦). ೪. ಸಡಗರ: ಸಂಭ್ರಮ; 
ತ್ರದ ತಂತ್ರದ ಮಂದಿವಾಳೆದ ಮದುದೆ ಸಂದಣಿಯಲಿ ಹೇಗೊ ಮೆರೆ 
ಯಂತಿರೆ (ಸನೀಗೀ- ೪-೨೪. ಮಂದೆವಳ : ೫. ಪ್ರೇಮ; ಪ್ರೀತಿ: 

ಆ ಧರ್ಮನಾಥಲಂಮಾರಂ ಮುನ್ನಮೆ ಲೋಕತ್ರಯೈಂಸ್ವಾಮಿಯಪ್ಪುದ 

ನಜ್ಯದಿರ್ದೊಡವತಾ ಮಹಾಸೇನಮರಾರುಜಂ ನಿಜತನೂಜನೆಂಬೀ ಮಂದೆ 

ವಳದಿಂದೊಂದಿದ ಮೋಹನೀಯೋದ್ರೇಕ ಪರಿಪಾಕದಿಂ ಮೂಲುಂಲೋಕಕ್ಕ 
ತೀವಳೌತುಕಮಪ್ಪಂತಿರೆ (೫ರ. ೯-೯೯ ವ). ಮಂದೆವಾಳೆ : ೨. ಭೋಗ 


ದೊಳ್‌ ಬೊ ಸಿ ರಾಗದಿಂ ಮೇಳಯಿಸಿ ಮಂದೆವಾಳಂ ಮೆಯ್ಸಂ 
ದೊಂದೆರಡು ಚೆಂದದೆನುಭವದೊಳ್‌ ಮಂದಯಿಪ ಸುಖಮನಿತ್ತು (ಗಳ. 
೨-೦೦೩ ನ). ೩. ನಿಂಬವ್ವೆ ಸಿರಿಯಾಳನಂದನನ ಕೊಂದು ತಿರಿಗಿತ್ತಹಂಕಾರೆ 
ನಮ್ಮೊಳು ಬೇಡ ಮಂದೆ(ಕಕಾ. ದಿ]ವಾಳವೆ ನಿಜದ ಭಕ್ತರೊಳಗೆಂಬವಳ 
ಚರಣಾಂಯುಜಕ್ಕೆ ಶರಣು (6880. ೩೭-೯0); ಮಂದ ದಕ್ಷಂ ಶಿವಗೆ 


ಮಂದಿವಾಳತನ 


ಮಾರ್ಮಲತು ಯಜ್ಞಃ ಎಂ ಮಂದೆವಾಳೆದೆ ಮಾಡಲು (೧ಕ್ಕಿಫಿ. ೨-೦-೬೮). 
ಮಂದ್ಯಾಳ : ೫. ಒಡಹುಟ್ಟಿದೊಂದು ಮಂದ್ಯಾಳದೊಳ್ನುಡಿದನೊ 
ಕೆದುವುದಲ್‌ಯದೆ ತಾನು (ಕ6ತ- ೪೯-30): p "ಮಂದಿವಾಳ' ಎಂಬ 
ಶಬ್ಧಕ್ಕೆ 'ಮಂದಿವಾಳತನ' ಎಂಬ ಶಬ್ದದ ಭಾವವಾಚಕದ ಅರ್ಥಗಳು 
ಅನೇಕ ಕಡೆ ಆರೋಪಿತವಾಗಿವೆ. 
[ಮುಂದಿ 4 -ವಾಳ್ಯ (-ಆ--ವಳ). / ತೆಲು. ಮಂದೆಮೇಲ] 
ಮಂದಿವಾಳತನ, ಮಂದೆವಾಳತನ, ಮಂದ್ಮಾಳತನ (ನಾ). ೧. ಪ್ರೀತಿ: 
ಪ್ರೇಮ : ,ಪರಮಕಾರಣಿಕೆಯಾದಂಬಿಕೆಯೆಂದಅಯದೆ. ತನ್ನ ಪುತ್ರಿ 
ಯೆಂಬ ಮಂದಿಮಳತನದಿಂ ಸಲಪ್ರತ್ತಿರೆ (ಕೃರೂ- 1, ೦6)- ಮಂದೆ 
ವಾಳತನ : ವ. (ಅಶಿಪರಿಚಯದಿಂದಾದ) ಸಲುಗೆ; ಸದರ: 
ಅನಂಗಕೇಳಿಗೆ ಮನ ಸಂದಣಿಸಿ. . , ಭೀತಿಬಿಟ್ಟು ಮಂದೆ [ಶಾಕಾಂ. ದಿ] 
ವಾಳತನಂ ಮೈಸಂದು ಸೋಂಕಂ ಸವಿಗಂಡಾಲಿಂಗನೆಕ್ಕಾತುರಿಸಿ (ಕುಂರ- 
90೬೬). ಮಂದ್ಕಾಳತನ : ೨. ತಂದೆಯೋಲಗವೆಬ ಮಂದ್ಯಾಳತನವಿಲ್ಲ 
ಹೊಂದಿದ ಭಯಭಕ್ತಿಯಿಂದ ಮಂದಗತಿಯೊಳೊಯ್ಯನೋಸರಿಸುತ ಬಪ್ಪ 
ಚಂದಕೆ ನೃಪರು ಮೆಚ್ಚಿದರು (063- ೨೭-೩೭) - [ಮಂದಿವಾಳ 4 - ತನ] 


೬೮೩! 


೮ ಮುಂದೆ 

ಮಂದ್ಕ : ೧. ಎಲೆ ಬಸವಣ್ಣಾ ನಾವು ಬಾಹುದಕ್ಕೆ ಮುನ್ನವೆ ಬಂದಹರೆಂದು 
ಶುಭಸೂಚನೆ ತೋಟ್‌ತ್ರೆಂದೆ ಮನೆಯ ಮಾಜ್‌ ಮಂದದ ದೈವವುಂಟೆ. 
ಎಂಬುದ ತಿಳಿ ಗೋಹೇಶ್ವರರಿಂಗದಲ್ಲಿ ಸಂಗನಬಸವಣ್ಣ 
*ಮಂದೆ` ಪರಾ. 


[CE 


೨೨6-00೩0)- [ದೇ.॥ ತಮಿ, ಮನ್ನ ಮ್‌] 


5|ಮಂದ್ದು "ಮರ್ದು? ನೋ. 


ಮಂದಿವಾಳಿಕೆ (ನಾ). ಸೊಕ್ಕು ; ಅಹಂಕಾರ : ಏನಿದು- ಈ ನನ್ನ ಮಂದಿ" 


ವಾಳಿಕೆ | ಅದಿನಯ | ಸ್ವುಮಿದ್ರೋಹ | (89. 0೬4-೦೪). 
[ಮೇದಿವಾಳ + -- ಇಕೆ] 

ಮುಂದಿವಾಳ್ಕೆ (ನಾ). ಜನರ ಬದುಕು : ಜನಜೀವನ: ಮುಸುಗಿಹುದು 
« ೬ ಎ ರೂಪಮಿಲ್ಲದ ಭೀತಿಭೂತದ ಬೃಹಚ್ಛುಯೆ ನಮ್ಮ ನಗರದ ಮಂದಿ 
ವಾಳ್ಕೆಯಂ (ಶ್ರೀಉಪೂ- ೫೬೩-೩೩3), [ಮಂದ್ಮಿ 4 ಬಾಳ್ಕೆ (ಇ ಬಾಲ್ಕಿ) ) 

ಮಂದೀಭೂತ (ಗು). ೦. ಕುಗ್ಗಿದ; ಕ್ಷೀಣವಾದ : ತನಯನುನನಮನ 
ವನೀವಲ್ಲಛಂ  ಮಂದಿ:ಭೂತಮೋಹರಸಾನುಬಂಧಿಗಳೆಪ್ಪ ದೃಷ್ಟಿಗಳಿಂ 
ನೋಡಿ (ತುವ್ರಫು.. 1-೧ ಐ). (ನಾ). ಪಿ. ಕುಗ್ಗಿದುದು ಕ್ಷಿಣ 
ವಾದುದು): ಧ್ವನಿಯು . , , ಸಾಗರದ ಘೋಷದಲ್ಲಿ ಮಂದೀಭೂತ 
ವಂಯಿಶು (ಕುಂ: 30). [ಸಂ.) 

ಮಂದೀಲ, ಮಂದಿಲ. ಮಂದೀಲು (ನಾ). ಜರಿಯ ರುಮಾಲು; ಜರತಾರಿ 
ಪೇಟ : ತನ್ನ ಅಂದವಾಗಿರುವ ಅಂಗಿಗೆ ಒಪ್ಪುವಂಥ ಹೊಸ * ಮಂದೀಲ' 
ವನ್ನು ತರಬೇಕಾಗಿ ಬೇರೊಬ್ಬನು ಗುಮಾಸ್ತನನ್ನು ಜಾಗ್ರತೆಯಾಗಿ ವೇಟಿಗೆ 
ಆಟ್ಟುತ್ತಿದ್ದನು.. (8601, 4) ; ಅವನ ಶೇರವಾನ್‌, ಅವನ ಮಂದೀಲ 
ವಖಂತಾದವುಗಳನ್ನು ನೋಡಲಾಗಿ ಅವನು ಒಳ್ಳೇ ಮನೆತನಸ್ಥನಾಗಿ 
ತೋರಿದನು (ಕೊಳನೂ. 309): ಮಂದಿಲ ; ಕುಮಾರನು ತನ್ನ ತರೆಯ 
ಮೇಲಿನ ಮಂದಿಲವನ್ನು ತೆಗೆದು ಮಾನೆಸಿಂಹನ ಚರಣದೆಡೆಯಲ್ಲಿಟ್ಟು ಕೈ 
ಜೋಡಿಸಿ (ತರೋ. 0೩೭). ಮಂದೀಲು : ತಲೆಯ ಮೇಲೆ ಕಲಾ 
ಬತ್ತಿನ ಕುಸುರುಗಳುಳ್ಳೆ ಮೇಘವರ್ಣದ ಮಂದೀಲು (೧೬: ೨). 

[+ ಹಿಂ. ಮರಾ, ಮಂದೀಲ್‌; ಅರ. ಮಿಂದೀಲ್‌] 

ಮಂದೀಲು « ಮಂದೀಲ' ನೋ. 

ಮಂದ್ಳು. ಮಂದ, (ನಾ). ೧. ಅವರಣವಿಲ್ಲದ ನಿವೇಶ; ಬಯಲು : 
ಕುಮ್ಮರಿ ಕೋಷು ಮನ್ನು ಮನೆ ವಾನಿ ಸರುಹು ಕಾಡಾರಂಭ ಮುಂತಾದ 
ನಿಧಿ ನಿಕ್ಷೇಪ. . . ಸಹಿತವಾಗಿ (ಕ. 171, 


ಕೊಪ್ಪ. 1403); 
ತ್ತಿಲು ಕೊಪ್ಪ ಮಂದು ಮನೆ ಹಲಸು (ಓತು 1111 ತೀರ್ತತ. ೦೪೪-೦೭; 
3451); ಭುವಿ ಹಕ್ಕಲು x ಮಂದು ಮರ ಫಲ ಸಹ ಮತ್ತಂ ಹಡುವಲ 
ಗದ್ದೆ ಚತುಸೀಮೆ (ಇಂ: 28-18, ೫4-೩೦; 1472). ೨- ಸಣ್ಣ ಹಳ್ಳಿಗಳ 
ಗುಂಪು: ಅಯಂ ಮನ್ಡಿನ ಸಾಸಿವರ* ಕಂಡು ಕಾಪ್ಪರಕ್ಕೆ (ಖಮ್ಮಂ. 
ಆಯಿವತ್ತುನಾಡಂ ಸಮೇತ . . . ಅಯ್ದು 
ಮಂದಿಂಗೆ ಮೂಡಲ ಮಂದೆನಿಸುವ (ಮೈ. ೦೯೩೦, ೬೦-೦೬; 1397). 


3೨-೧೭; 


04೦. ೭೪-೬೯; 1053); 


20. 


ಮಂದುಜೋಯ (ನಾ). ಒಬ್ಬಾತನ ಹೆಸರು: ವಕಿನ್ನುಬೋಯಸ್ಕ 
ಭಾರದ್ವಾಜಗೋತ್ರ ಕತ್ತಿಶರ್ಮ್ಮಣ (36, ೪11. ೦೬೮-೩೯ ; 668). 
[ಮಂದ್ಯು 4 ಬೋಯ] 
ಮಂದುರ (ನಾ). ಕುದುರೆಯ ಲಾಯ ; ಅಶ್ವಶಾಲೆ ; ``ವಾಜಶಾಲಾ, 
ಮಂದುರು- ಈ ೨ ಕುದಿರೆಯ ಮಂ(ದಿ)ದುರಂ ” (ಕರಡು. 80-090) ; 
ವಲ್ಲಭವಾಜಿಯ ಮಂದುರದಲ್ಲಿಗೆ ಕೇಯೂರಂದ್ವಿತೀಯನಾಗಿ ಬಂದು 
(೫ರಾಉ. ೦೩೬); ಆ ತಗರ್‌ ಪರಿದು ಕುದುರೆಯ ಮುಂದುರಮಂ ಮಾರಿ 
ಪುಗುವಂತೆ ಪೊಕ್ಕು ಚರಣಿಯ ಪುಲ್ಲೊಳ್‌ ಪೊರಳಲು (ಶಂತತಂ- ೦೬೯-0೦); 
ಎಳಸಿದುವು ತುಹಿನ೭ರಮಂಡಳಮಂ ತೀವ್ರಾತವಕ್ಕೆ ಸುಗಿದಿನನೆ ಹಯಾವಳ 
ಸಂದೆಯಮೇನೆನಿಪುವು ಪಳುಕಿನ ಮಂದುರದೊಳಿರ್ದ ಜಾತೃಶ್ವಂಗಳ್‌ 
(ಮುಣ್ಣಫು- ೨-೬೮) [ಸಂ. ಮಂದುರಾ] 
ಮಂದುರಿಗ (ನಾ). ಕುದುರೆಯ ಲಾಯದ ಅಧಿಕಾರಿ. ಮೇಲ್ವಿಚಾರಕ : 
ಮುರರಿಪು ರಾಮರ್‌ ಸುಬಾದರ್‌ ರಿಶಿಕ್ಷೇರಶ್ವಶಿಕ್ಷೇರ ಜೋದರ ಮಲ್ಲರ 
ಮಾವಂತರ ಮಂದುರಿಗರ ನೆಗಚಿಗ್ಹಾವಾಸವಾರಿಗಳ ಕೇರಿಗಳೊಳ್‌ 
(8ಗ2. ೬-೩), ರಾಜವಾಹೇನಾದ ಮಂದುರಿಗು ತಾನುಂ ಚಿಃತೆಯಿಂ 
ಮುಂದುರಕ್ಕೆ ವಂದಿರ್ದುದಂ ಬಾಹುಕಂ ಕಂಡು (£98. ೬೬6 2); ಆ ಚೆನ್ನ 
ರುಗರನ್ನು... ಕಯ್ಯ ಕಸೆಗೋಲಿಂದ ಬಡಿದು ಮಂದುರಿಗರಿಂದ ಹೊರ 
ಗಣ್ಣೆ ನೂಂಕಿಸಿಬಿಟ್ಟನು (ಮಾಂತ್ರಕ, ೬6-6), [ಮಂದುರ 4 ಇಗ] 
ಮಂದುರೆ (ನಾ). - ಮಂದುರ ; "ಮದುರೆ. -ಮಂದುರಾಣ ಲಾಯ” 
(ತರ್ಮಕೋ. ೩೪) ತರುಣಕೇಸಂವಿಸರಭ್ರಾಂತಿಯನೊದವಿಸುವುದು ಹಯ 
ಸಂತತಿ ನೆಲಸಿರ್ದು ಹೊನ್ನೆ ಹೊಸ ಮಂದುರೆಯೊಳ್‌ (ಹತ್ರ ೦-೦೪೦). 
[ಸಂ. ಮಂದುರು] 
ಮಂದುವೂರ್‌ (ನಾ)- ಒಂದು ಊರಿನ ಹೆಸರು: ಶ್ರೀಮತ್‌ ಶ್ರೀಪುರುಷ 
ಮಹಾರಾಜರ್‌ ಪೃಧಿವಿ:ರಾಜ್ಯಜಕ್ಕಿಯೆ  ಮಂದುವೂರಾ ತೊಜುಕೊಳ್ಳಲ್ಲಿ 
ವಿಬಿಕ್ಡೋರ್‌ (ಎಕ, ೫, ಶ್ರೀಂಐ. 30-೪; 750). [ಮಂದು *- ಊರ್‌] 
ಮಂದೆ (ನಾ)- ೧. ಗುಂಪ; ತಂಡ; ಸಮೂಹ: ಆರುವಿನ ಮೇಲಣ ಎ 
ವರ್ಣಕ್ಕೆ ಭಟ್ಟರೆ ಬಂದಿರೇಂ ಮಂದೆಗೆ (ಕಮರ. 09 ಪ್ರಯೋ); ಸಡಿಲಿ 
ದುಡುಗೆಯ ಕುಚದ ಸೆಅಗಿನ ಮಡದಿಯರ ಮಂದೆಯ [೫೫೨- ಮೇಳದ]ಲಿ 
ದಳು ಕೌಸಲಾದೇವಿ (0೧: ೨೬-೨); ಈತನೆ ಪೂರ್ವದೊಳ್‌ 
ಇಂದ್ರನಿಗೆ ಬಲವಾಗಿ ದಾನವರೆ ಮಂದೆಗಳನೆಲ್ಲವಂ ಕೊಂದು ಮಂದರ 
ಗಿರಿಯಂ ಧರಿಶಿದನು (4: ೧೬೬-೬). ೨. ಹಸು, ಎಮ್ಮೆ ಮೊದ 
ಲುದ ಪ್ರುಣಿಗಳೆ ಹಿಂಡು: ಒಂದೇ ಹೊಲದಲ್ಲಿ ಮೇದು ಮಂದೆಯಲ್ಲಿ 
ನಿಂದು ಸಂದೆಯ ಕಳೆದು ಉದಯದ ಸಂದೇಹವಳಿದು ವೀರಬೀರೇಶ್ವರಲಿಂಗ 
ದಲ್ಲಿಗೆ ಹೋಗುತ್ತಿರಬೇಕು (4ನ. 63-188) ; ದೂಲುಮಾಡುವರೇನೆ 
ರಂಗಯ್ಯನ - . . ನಂದಗೋಕುಲದಲ್ಲಿ ಮಂದೆಗೋವೆಗಳ ಮುಂದೆ ಕೊಳಲ 
ನೂದಿ ಚಂದದಿ ಬರುವನ (ಶೃಕರ. ೦-೯೫-0); ಮಂದೆಪಸುಗಳಾ ಪೊಸ 
ಮಂದೆಯ ಕಂಡ ಪಾಂಗಿನಿಂ ತೊಲಗುವುದೆಮ್ಮ ಬಲ್ವಡೆಯ ನೆಟ್ಟನೆ ನಿಟ್ಟಿಸಿ 
ದಾಗರ್ಳ (೫6. 3-೩). ೩. ಈಗಿನ ಒಂದು ಪಂಚಾಯಿತಿಯ 
ಘಟಕಕ್ಕೆ ಸೇರುವಷ್ಟು ಗ್ರಾಮಗಳ ಗುಂಪು; ಫಿರ್ಕಾ: ಬೇಲೂರಿಗೆ 
ಸಲ್ಲುವ ಹೆತ್ತುಳಿಗನಾಡ ಬೆಳ್ಲೂರು ಮಂದೆಯೊಳಗಣ ಹೊಸವೂರುಯಂಬ 
ಗ್ರಾಮವನು (ಎಕ. ೫1೪; ತಿರುನು. ೬೪-೦೬; 3668); ಹೆತ್ತಿಗೆನಾಡ ಹೆತ್ತೂರ 


ಮಂದೆಗರುಳ್‌ 


ಮಂದೆ, ವಳಿತವಾದ. ಕಿರಕಹಳ್ಳಿ ಗೊದ್ಯುವಳಿನಾಡ ಮುರತ್ತೊರ ಮಂದೆ| 
ವಳಿತವಾದ (ಎಕ: ೫. ಶಾಸಕ ೦೭೯; 1724). ೪. ದನ. ಕರು 
ಮುಂತಾದುವುಗಳ ಮೇವಿಗಾಗಿ ಬಿಟ್ಟಿರುವ ಸಾರ್ವಜನಿಕ ಸ್ಥಳ: 
ಮಾಳ; ಹುಲ್ಲುಗಾವಲು : ಅಂದು ತುಜುವಂ ಕಾಯಲೆಂದೆಯಿ 
ತಂದು ಬಾಲಕನೊರ್ಬನಡವಿಯ ಮಂದೆಯಲಿ ನಲಿದೊಂದೆ ಮಳಲಲಿ 
ಲಿಂಗವಂ ಮಾಡಿ . . . ಹೂವನೇಲೌಸಿದ (ಕ್ಯ. ೩6-೨೨). 'ಮುಂದ್ಕಿ', 
“ಮಂದು ' ಪರಾ. 
[ದೇ.॥ ತಮಿ, ಮನ್ತ್ವೈ; ತುಳು, ಮಂದೆ: ತೆಲು. ಮಂದ] 
ಮಂದೆಗರುಳ್‌ (ನಾ). ಗುಂಪಾದ ಕರುಳು ; ಬೊಂತೆಯಾದ ಕರುಳು: 
ಕರುಳ ಏಿಣಿಲು ಕಾಲಂ ತೊಡಂಕೆಯು ಮಂದೆಗರುಳ್ಗಳಿಂದೆ ದಾಡೆ« ೫ ಯುಂ. 
(ಎಳ. ೪111, ಸೊರಬ. ೦೩೯-೦೪ ; 1173), [ಮಂದೆ 3 ಕರುಳ] 


ಮಂದೆವಳ 'ಮಂದಿವಾಳ ” ನೋ. 
ಮಂದೆವಾಳ ' ಮಂದಿವಾಳ ' ನೋ. 


ಮಂದೆವಾಳತನ ' ಮಂದಿವಾಳತನ” ನೋ. 

ಮಂದೇಹ (ನಾ). ಸೂರ್ಯೋದಯಂಕಾಲದಲ್ಲಿ ಸೂರ್ಯನಿಗೆ ಮುತ್ತಿಗೆ 
ಹಾಕುವರೆಂದು ನಂಬಲಾದ ಒಂದು ರಾಕ್ಷಸವರ್ಗ ಮತ್ತು ಆ ವರ್ಗಕ್ಕೆ 
ಸೇರಿದವನು : ಮಂದೇಹರ ಶೋಣಾಂಬುವಿನಿಂದಂ ತೊಯ್ದಂಗಮಂ 
ತೊಳೆಯಲೆಂದೊಲ್ಫೈಟ್ಟಂದಿರದಿಟೌ ವಮೊಲಿಟಾದಂ  ಕೂಂದದೆ ಪಡುಗಡ 
ಲೊಳೊಪ್ಪುವಂಬುಜಮಿತ್ರಂ (ಉತ್ಕಳಿ. 3-0) ; ಮಂದೇಹರ ಭಯ 
ದಿಂದರವಿಂದಸಖಂ ನಿಜಮಯೂಖಮಂ ಪಸರಿಸನೇ (೫೫೪. ೦-೩೦); 
ಲೋಕಮಂ ನುಂಗಲೈಂದು ಬಂದ ಮಂದೇಹರಾಕ್ಷಸನೆನೆ ಕಟ್ತಿಲೆಯೆತ್ತಂ 
ಪರ್ಬಿದುದು (ಉನಕ್ಕ. 23-38) [ಸಂ.] 

ಮಂದೈಸು ' ಮಂದಯಿಸು 

ಮಂದೋಷ್ಟ (ನಾ) ನಸುಬೆಚ್ಚಗಿರುವುದು : *ಕೋಷ್ಮಂ ಕಮೋಷ್ಠಂ. 
ಮಂದೋಷ್ಯಂ, ಕದುಷ್ಮಂ-೪ ಸ್ವಲ್ಪ ಬಿಸಿಯ ಹೆಸರುಗಳು” (ಸರ್ಕಾ. a). 

[ಸಂ.] 

ಮಂದ್ಕಾಳ ' ಮಂದಿವಾಳೆ " ನೋ. 

ಮಂದ್ಯಾಳತನ ' ಮಂದಿವಾಳತನ " ನೋ. 

ಮಂದ್ರ (ಗು). ೧. (ಧ್ವನಿಗೆ ಸಂಬಂಧಿಸಿದಂತೆ) ಗಂಭೀರವಾದ: 
ಆಳವಾದ : ಶುಭಮುಹೂರ್ತದೊಳ್‌ ಮಂದ್ರ ಮಧುರ ಮನೋಹರ 


* ನೋ 
ನೋ: 


ಮಂಗಳೆಪಟಹಗೀತಾಶೀರ್ವಾದಕೋಳಾಹಳರವಂಗಳಿಸೆಯೆ (ಗಳುನೂ. 00- 
0002); ಪೇಳ್ಮನಾಶೀರ್ವಾಡಮುಂ” ಮಂದ್ರಗಂಭೀರ ಮಂದುಭದ್ವನಿ 


ಸಛಾನಿಶೈಬ್ದತೆಯ ಮಸಿ ಪೊಣ್ಮೆ (ಶ್ರೀಣನೂ. ೧೩-೩30). (ನಾ): 


ಶೈ ಕೆಳದನಿ: “ ಮಂದ್ರಃ , . - ಮೆಲ್ಲಗೆ 
ನುಡಿಯಲ್ಪಡುವುದು `` (ಗುಬುಾ- ೩೬). ೩. (ಧ್ವನಿಯ)ಗಂಭೀರತೆ ; 
ಗಾಂಭೀರ್ಯ ; ಶೋಕಿಸಿತು ಂಧ್ಯೆ ತುನುಮಾರಣ್ಕಾದ್ರಿ ಸುಂದ್ರ 


ಸಾಯಂಧ್ವನಿಯ ಮಂದ್ರದಿಂ (ಶ್ರೀರಾಠಸ. ೨೬೦-6೩): ೪. ಒಂದು 
ಬಗೆಯ ವಾದ್ಯ ; ಮೃದಂಗ. ೫. ಒಂದು ಜಾತಿಯ ಆನೆ. 
೬. [ಸಂಗೀತ] ಮಂದ್ರ, ಮಧ್ಯ ಮತ್ತು ತಾರ ಎಂಬ ಮೂರಂ 
ಬಗೆಯ ಸ್ವರಸ್ಥಾ! ಯಿಗಳಲ್ಲಿ ಒಂದು ; ತಗ್ಗಿನ ಸ್ಥಾಯಿ; ಬರ್ಪಳ್‌ 
ಎ... ಮಂದ್ರತಾರಗೀತಿಯ ಪದಣೊಪ್ಪೆ , . . ವೀ ಮಿಡಿದಳ್‌ 
(೫ಂತಿಶು- ೯-೦೭) ; ಆಮರ್ದಂ , - . ಕೋಗಿಲೆ ಗಿಳಿ ತುಂಬಿ ಮಹೀಶನ 
ಕಿವಿಗಾಗಳ್‌ ಕ್ರಮದಿತ್ತುವು ತಾರಮಧ್ಯ ಮಂದ್ರಸ್ವರದಿಂ (ತಂಪ್ರತಿ. ೭-೮೩): 
ಮಾಯದಬಲೆಯರು . . . ಯಥೋಚಿತ ತಾರಮಧುರ ಮಂದ್ರಂಗಳಿಂ ಹಾಡಿ 
ಭೂಪತಿಯ ದುಗುಡವನು ತೊಳೆದರು (ಜಣ. ೭-೬). ೭. ತಂಬೂರಿ, 


ಯಂ 


೬೮: 


ವೀಣೆ ಮುಂತಾದ ವಾದ್ಯಗಳಲ್ಲಿ ತಗ್ಗಿನ ಸ್ಥಾಯಿಯಲ್ಲಿ ನುಡಿಯುವ 


ನಸ್ಟಾ 
ಇ 


ರ 


ದಕರ 


ಒಂದು ತಂತಿ: ಬಲದಿಂದ ಎಡಕ್ಕೆ ನಾಲ್ಕು ತಂತಿಗಳು ಕ್ರಮವಾಗಿ 
ಪಂಚಮ, ಸಾರಣೆ. ಅನುಸಾರಣೆ ಮತ್ತು ಮಂದ್ರ ಎಂದು ಕರೆಯಲ್ಹಟ್ಟಿವೆ 


(ಸಂಗೀತಂ. ೦೦೦). [ಸಂ.] 
ಮಂಪರ " ಮರ್ವು, 
ಮಂಪರು " £4 
ಮಂಠೇಜು ' ಮವ ನೋ. 
ಮಕ "ಮೊಗ' ನೋ. ಚ 
ಮಕಮಕ (ನಾ). (ದೀಪ ಮೊದಲುದುವು) ಮಂಕಾಗಿರುವುದನ್ನು 


ಸೂಚಿಸುವ ಒಂದು ಅನುಕರಣ ಶಬ್ದ : ಹೊರಗೆ ಮಂಚ್ಚೆಂಜೆ ಮುಕಮಕ 
ಕವಿಯುತ್ತಿತ್ತು (ಕಮಃ. 300). " ಮಕಮಕಿಸು? ಪರಾ, 
ಮಕಮಕಿಸು (ಕ್ರಿ). (ಬೆಳಕಿಲ್ಲದೆ) ಮಂಕಾಗು ; ಪ್ರಕಾಶಹೀನವಾಗು : 


ಕತ್ತಲೆಯ ಜವ್ವನಂ ಜಾಅಲೊಡನೆ ಮಿಅುಪ ತಾರಾಳಿ ಮಕಮಕಿಸಿದುವು 
(ಮವೇಪು- 0೫-೮). [ಮರಮಕ 3. -- ಇಸು] 


ಮಕಮಲ್ಲು ' ಮಖಮಲ್ಲು' ನೋ. 

ಮಕರ, (ನಾ)- ೧. ಒಂದು ಬಗೆಯ ಜಲಚರಪ್ರಾಣಿ ; ಮೊಸಳೆ; “ಮಕರ 
ಮೆನಲುಗ್ರ ಪಾಠೀನಮಕ್ಕುಂ" (ಘಂ, 03೦-೭); ಕರಿವಂಕರಂಗಳುಚ್ಚಳಿತ 
ಭಂಗುರತುಂಗತರಂಗವರಾಲೆಯಂ ಖರರದನಾಗ್ರದಿಂಓ ಯೆ (ಉನಾ. ೭6 
ಶೂದ್ರಳ); ಮಕರಂಗಳಂ ಭಯಂಕರ ಕರಿಗಳ್‌ ತೆಅಂಬೊಳೆವ ಮಾಂಗಳ 
ನುಳ್ಳುವ ಕೈದುಗಳ್‌ ನಿರಾರಿಸಿರೆ ಮೇರೆದಷ್ಪಿ ಕವಿದತ್ತು. ನರಾಧಿಪಸೈನ್ಶ 
ಸಾಗರಂ (ಶಂಕರಾ, ೩-೬೮); ಅಬ್ಬಿಪಂ ಮಕರಮಂ. , , ಏಜ ನಭಕ್ಕೆ 
ಸಲ್ವೂದುಂ (48-೦-೬): ೨: ಒಂದು ಬಗೆಯ ಮಿನು: "ಮತ್ಸ್ಯ 
ಭೇದಮಂ ಮಕರಮೆಂಬುದು” (ಕಯ. ೦೦೯-೩6); ಕರಿಮಕರನಕ್ರ. . , 
ಜಳೂಕವ್ಕಾಳಕೋಳಂಹಳಧ್ವಾನವೆರಸಿ ಜಲನಿಧಿ ಮೆಜ್‌ದುದು (೩4೧. 
0-4೩) ೩. ಕುಬೇರನ ನವನಿಧಿಗಳಲ್ಲಿ ಒಂದು: ಆ ಕುಜೇರನೇ ಪದ್ಮ 
ಮಹಾಪದ್ಮ ಶಂಖ ಮಕರ . . . ಬಿರ್ಷಂಗಳೆಬ ನವನಿಧಿಗೊಡೆಯನಾಗಿ 
ಈಶ್ವರನಿಗೆ ಸಖನಾಗಿರ್ಪಂ (೩ನೇಕ- ೬೭). ೪. ಮೊಸಳೆಯಾಕಾರದಲ್ಲಿ 
ನಿಲ್ಲಿಸಿರುವ ಸೇನೆಯ ತುಕಡಿ. ೫. ಮಾನಿನ ಗಂರುತುಳ್ಳ ಧ್ವಜ; 
ನನೆಯಂಬಂ ಮಿಗೆ ಕಣ್ಮಲರ್‌ ಮಕರಮಂ ಕ್ರೋಡಧ್ವಜಂ ಪೋಲೈ(ಗರಾಯು- 
೨-೪): ಓ. [ಜ್ಯೋತಿ] ಹನ್ನೆರಡು ರಾಶಿಗಳಲ್ಲಿ ಒಂದು : ಅಮರಾ 
ಸೆಯನೆಜ ಹರಿ ಧನುಯಮಾಸೆಯಂ ವೃಷಭಕನ್ಯಕಾಮಕರಂ . . . ಆಳ್ಗುಂ. 
(23: ೧-೫) ; ಶಕವರಷದ ೧೧೮೩ನೆಯ ಮಕರಡಲು ಬ್ರುಹಸ್ಚತಿ 
ಯಿರ್ದ್ದು ದಮ್ಮ! ರ ಮಾರ್ಗ್ಗಶಿರ ಸು. ೬ ಮಂ (3ೌ2-1%-1, 

3): ಮಕರಕ್ಕೆ ಗುರು ಬರಲು ಮಕರತೋರಣವಕ್ಕು (ಸರ್ವಃ. 

950). ೭. [ನಾಟ್ಯ] ಹದಿಮೂರು ಬಗೆಯ ಸಂಯುತಹಸ್ತೆಗಳಲ್ಲಿ 

ಒಂದು; p ” ಪತಾಕಹಸ್ತಗಳೆರಡರ ಹೆಬ್ಬೆರಳುಗಳನ್ನು ಮೇಲಕ್ಕೆ 

ನೀಡಿ. ಅಂಗೈಗಳನ್ನು ಕೆಳಮುಖಮಾಡಿ ಕೈಗಳನ್ನು ಒಂದರ 


ಕೊಂದು 


ಇಡುವುದು ? (ಉಸ್ಮರಂ- 3೪೫ ಗರ್ಮಾನುಚಿದ) : ನುಟ್ಯ 


ಶಾಸ್ತ್ರದಲ್ಲಿ ಹೇಳಿರುವ ಸಂಯುತಡಸ್ತಗಳು ಯಾದುವೆಂದರೆ-೧. ಅಂಜಲಿ. , . 

೧೦. ಮೇರ ೧೧. ಗಜದುತ ೧೨. ಅದಹಿತ್ಯ ಮತ್ತು ೧೩. ವರ್ಧಮಾನ 
[ಂ.] 

ದೇವತಾಮೂರ್ತಿ. ನವದಂಪತಿಗಳು. ಮೈನೆರೆದ 


ಹುಡುಗಿ ಮುಂತಾದವರನ್ನು ಕುಳ್ಳಿರಿಸಿ ಆರತಿಯಿತ್ತಲು ರಚಿಸಿದ 
ಮಕರ ಸಹಿತ ಎಲ್ಲಾ ಕಟ್ಟಿ ತಯಾರ ಆಗೀತೆಲ್ಲು ? (ಏಸರ್ಗ- 
ಸ ಕೇಳುವುದರಲ್ಲಿ ಮೈಮರೆತ ಜನ ಮಕರದ ಕಡೆಗೆ ನೋಡುವಲ್ಲಿ 
ಅದಾವಾಗಲೋ ತಾರಕ್ಕ ಕುಳಿತಿದ್ದಳು (ಏಸರ್ಗ, ೭೯). 


ಬಂದು 


[ ಮರಾ. ಮಖರ್‌ ) 


ಮಕರಂದ 


ಮಕರಂದ (ನಾ). ೧. ಹೂವಿನ ರಸ; ಜೇನು; ಮಧು: “ಮಕರಂದ, 
ಮಧು- ಈ ೨ ಪೂವಿನ ಬಂಡು” (ತಂಥು. 80-39); ನಂದನನಾನಾ 
ಪ್ರಸವಪ್ರಭೂತ ದುಕರುದಾಮೋದದುಂ/ ತಂದು (ತುಳುವ. 9-98): 
ಶರದಭ್ರಮೆಂಬ ಬೆಳ್ಳಾವರೆಗಳೆ ಮಕರುದರೇಣು ಪವನಾಹತಿಯಿಂ ಪರೆದು 
(೩ಗ0- ೪-೬೨); ಆರ ವದನಾರವಿಂದಮಂ ನೋಡಿ, ಮಕರಂದಮಂ 
ಹೀರಿ: ಜನನಯನಾಳಿ ತೃಷ್ತಿಯರಿಯೆವೊ ಅದನ್ನೊಸೆದು ನೋಳ್ಪನ್ನೆಗಂ 
ಶಾಂತಿಯಿಲ್ಲೆನಗೆ (ಶ್ರೀಂಮಾ- ೧೬೦೨೬೪). ೨. [ಸಂಗೀತ] ಅಟ್ಟ 
ತಾಳದಲ್ಲಿ ಒಂದು ಭೇದ : ನಿಃಶಂಕ.- ಶಂಖ, ಶೀಲ. ಚಾರ ನಂತರ 
ಮಕರಂದ ಮತ್ತು ವಜಯ- ಈ ಆರು ಭೇದಗಳನ್ನು ಅಟ್ಟತಾಳದಲ್ಲಿ 
ಹೇಳಿದೆ (ತತುಪ್ರ, ೩೩). [ಇಂ] 

ಮಕರಂದಪ (ನಾ). ಹೂವಿನ ರಸವನ್ನು ಕುಡಿದು ಬದುಕು 
ಪಂತಹುದಂ ; ಬಂಡುಣಿ ; ಜೇನುನೊಣ : ಕೃಷ್ಣನ್ನ ಪಾದಕಮಲದಲ್ಲಿ 


ಮಕರಂದಪನಂತೆ ನಲಿವೋದು ಭಾಾಂತೆ (ಶ್ರೀಕ್ಕಶಾ. ೩). [ ಸಂ, 
ಮಕರಂದಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಶ್ರೀರಾಗ 


೬೬ ಮೆಕರಂದಿ ವಸಂತರಾಗಂ ಇವಾದಿಯಾದ ರಾಗಂಗಳಂ ಪಾಡುತ್ತಿರೆ. 
(802ರ. ೨-೪೦) - [?] 


ಮಕರಕಂಠಿ (ನಾ), ಮೊಸಳೆ ಅಥವಾ ಮಾನಿನ ಆಕಾರದ ಚಿತ್ರಗಳುಳ್ಳ 


ಒಂದಂ ಬಗೆಯ ಕೊರಳಿನ ಆಭರಣ : ತನಗೆ ಮಹಾರಾಜರು 


ಬಹುಮಾನವಾಗಿ ಕೊಟ್ಟ ತೋಡಾ, ಮಕರಕಂಠಿ ಮುಂತಾದ ಒಡವೆಗಳಿಂವ: 


ಆತನನ್ನು ಅಲಂಕರಿಸಿ (ಗಾನಕ. ೬). [ಸಂ, ಮಕರಕಂಠೀ] 

ಮಕರಕುಂಡಲ (ನಾ). ಮೊಸಳೆ ಅಥವಾ ಮಾನಿನ ಆಕಾರದ ಒಂದು. 
ಬಗೆಯ ಕಿವಿಯ ಆಭರಣ ; ಮಣಿಮಯಭೂಷಣ ಮಕರ 
ಕಾಡಲಯುತ ಐಂಣಿವ ಭಕ್ತರ ಮಹದ್ಭಾಗ್ಯ 
ಹರಿಹರನಿಗೆ . . . ಬಲಗಿವಿಯಲ್ಲಿ ನಾಗಕುಂಡಲ. 
ಕುಂಡಲವೂ ಇವೆ (ತೂಡ್ಡುಣ: 6೭). [ಸು.] 

ಮಕರಕೇತನ (ನಾ). ೧. ವಿಖಾನಿನ ಗುರುತುಳ್ಳೆ ಧ್ವಜ. ೨. ಮೊಸಳೆ 
ಮುಂತಾದ ಜಲಚರಗಳ ವಾಸಸ್ಥಾನ ; ಸಮುದ್ರ, ೩. ಮಾನಿನ 
ಗುರುತುಳ್ಳೆ ಧ್ವಜವುಳ್ಳವನು ; ಮನ್ಮಥ: ಮಗ್ಲಿಕಾರ್ಜ್ದುನಂ 
ಜನಿಯಿಸಿದಂ ಭೂವಲ್ಲಭೆಂ ೫ ೫ ೬ ಗುಣಾವಾಸಂ ಮಕರಕೇತನಂ ಪುಟ್ಟುವ 
ಮೋಲ್‌ (ಕ26- 60-0-09 ; 102): ಹೆದಜಿಸದಂ. ತನಗಂಜಿ ಮಕರ 
ಕೇಶನಂ (ಕ505- ೩-೩) ; ಮಠರಕೇತನರತಿಗಳಲಿ ಹೇಸಿಕೆಗಳಂ ಹುಟ್ಟಿ ಸುವೆನು 
(೬44. 90-80), ೨. ಹ : ಭವನಂತೆ ಗಿರಿಸುತಾನ್ವಿ ತನೆಂದೆನಿಸಿ ಮನೋ 
ಭವನಂತೆ ಮಕರಕೇತನನಾಗಿ , . . ಅರ್ಣವಂ ಕಣ್ಣೊಳಿಪುದು (ಶ್ರೀರಾಸ- 
ust). ೫೨] 

ಮಕರಕೇತು (ನು). ೧. ಎ ಮಕರಕೇತನ ೧. ೨. ಇ ಮಕರಕೇತನ 
೩ : ಉಪಹಸಿತ ಸನತ್ಕುಮಾರ ನಳಕೂಬರ ಮಕರಕೇತು ಸಾಂದರ್ಯನುಂ 
» ೬ ೬ ಅಪ್ಟ ಸ್ತಿಮಿತಸಾಗರಮಹೀವಲ್ಲಭಂಗೆ 
ರಾದರ್‌ (ಣಾಕಿಫು- 0-೭೦ ಐ) ; 


(1830. 13-೬0); 


ಅರಸಿಯ 
ಸೆಕಲಜಗಜ್ಮನೆಮಂ ಮಕರಕೇತು ಗೆಲೆ 
ಮಕರಕೇತುವರಮಾತುಲಾನನೆ ಸಿಂದಮಧ್ಯೆ ವ್ಚ 


ೈಷಭ 


(ಅಪು. ೬-0೦); 
ಧ್ವಜಾರಿಯ ಪಟ್ಟದಾನೆ (46:೫: ೬-೩೩)- [ಸಂ.] 

ಮಕರಗುಬ್ಬಿ, ಮಕರಡಿಬ್ಬಿ, ಮಕರದಿಬ್ಬಿ, ಮಕರಬಿಬ್ಬಿ (ನಾ). ೧. 
(ಹಿಂದೆ ಯುದ್ಧದ ಸಮಯದಲ್ಲಿ ಶತ್ರುಗಳ ಮೇಲೆ ಎಸೆಯುತ್ತಿದ್ದ) 
ಮಾನಿನಾಕಾರದ ಮೊಳೆಯಂತಿದ್ದ ಒಂದು ಸ್ಫೋಟಕವಸ್ತು ್ರ 
ಎತ್ತಿದ ಕೇತು ಸುತ್ತಿದ ಬೇವಿನ ದಂಡೆ ಮತ್ತಿಢಿದಿರ್ದ ದಸಿಗಳು ಒತ್ತರಿ 
ಸಿರ್ದ ಮಕರಗುಬ್ಬಿಗಳೊಪ್ಪೆ ಪೆತ್ತುದು ಪುರ ಳೌಿತೇವ (6ಕ್ಕತ- ೦೦-೪೩). 
ಮಕರದಿಬ್ಬಿ : ೧. ರಂಗಯ್ಯನ ಬಾಗಿಲ ಕಡೆ ಹೈದರನ ಸೇನೆಯವರು 


೬೮೪೦ 


ಮಕರಥ್ವಜ 


ಭಾರಿಯಾಗಿ ಮೊಹರ್ಚಿ ಕಟ್ಟಿ ಫಿರಂಗಿಯನ್ನೂ ಮಕರಡಿಬ್ಬಿಯನ್ನೂ 
ಹೊರಗಿನಿಂದ ಹೊಡೆಯುತ್ತಾ ಬಂದರು (ತತ್ರಶಾ- ೬). ಪ, ಮಕರಡಿಬ್ಬ 
ಎಂಬ ಸ್ಫೋಟಕವಸ್ತುವನ್ನು ಎಸೆಯಲು ಬಳಸುತ್ತಿದ್ದ ಸಾಧನ ; 


ಮಯ ರಚಿಸಿದನು. ಕೋಟಾವಲಯ ಮುಗಿಲಟ್ಟಲೆಯ ' ಕೊತ್ತಲಗಳ 
ಮಹಾಡೆಂಕಣಿಯ ಕೆದರುವ 'ಮಕರಡಬ್ಬಿಗಳಾ (6೫. ೫-3-02) ; 
ಪಿರಂಗಿ ಮಕರಡಿಬ್ಬಿ ಮೊದಲಾದ ಯುದ್ಧಸಾಧನಗಳು (ಕಣಸ. 
೪). ಮಕರದಿಬ್ಬ : ೧. ಸೂತ್ರದೊಳಟ್ಟಿ ಸೂಸುವ ಮತರದಿಬ್ಬಿ 
(ಕರಾಳ ೨-೦೬). ೨, ಬದ್ದರ ಸಾರಮಾರಿ ತೊಲೆ ತೂಗುವರ 


ಬಲೆ ಹಗ್ಗ ಮಠಕರದಿ[ಕಾಕಾಂ. ಬಿ]ಬ್ಬಿ ಸಲೆ ಮೆಜ್‌ದುವು ದುರ್ಗದೊಳಗೆ 
4೭-3೬) ; ನೆಗೆವ ಮಕರಬಬ್ಬ £ ಬ್ವಿ 3 ಹುಲಿಮುಖ 
ಡೆಂಕಣಿ ಮಿಗೆ ಜೋರ ಅಂಬುಗಂಡಿಗಳು ( ೨೫. ೦-೪೦); ಮಠರದಿಬ್ಬಿ, 
ರೇಠವಿಸರ: ಗೋವಿ, ತುಪಾಕಿ ಮೊದಲಾದ ಅಯಸಯಂತ್ರಜಃಲಗಳಿಂದಲೂ 
(ಕಂಸ (ಇ. ಮಕರಬಿಬ್ಬಿ : ೧. ಛಡಾಳಿಸಿರ್ದಾ ಮಕರಬಿಬ್ಬಿಗಳು 
ಗಬ್ಬಿಗಳು (ತಮ. ೨-೨೬); ನಡೆಚಪ್ಪರೆವೇಣಿ ಭದ್ರಿಕೆ ನೆಲಗುಮ್ಮ ಬೆಡಗಿನ 
ಮಕರಬಿಬ್ಬಿಗಳು (ಣಗಳು. ೦೭-೨೦); ರಾಯಡೆಂಕಣಿ ಮಕರಬಿಬ್ಬಿಯನಾಯ 
ವಲಿ ಹೂಡಿದರು (ಕೊಣ್ಳಾತ. ೨೪೦). 
[ಮಕರ + ಗುಬ್ಬಿ, / ತಲಾ. ದಃರಬಿಬ್ಬಿ ಇ ಮಃರತೋರಣ) 
ಮಕರಟೆಕ್ಕೆ (ನಾ). ಮಾನಿನ ಚಿತ್ರವುಳ್ಳೆ ಬಾವುಟ; ಮಿಾನಧ್ವಜ; p 
ಮೈಸೂರಿನ ರಾಜರ ಮೆರವಣಿಗೆ, ದರ್ಬಾರು ಮುಂತಾದ ಸಂದರ್ಭ 
ಗಳಲ್ಲಿ ಸೇವಕರು ಎತ್ತಿ ಹಿಡಿಯುತ್ತಿದ್ದ ಬಿರುದಿನ ಸಂಕೇತಗಳಲ್ಲಿ 
ಒಂದು: ಬಿರುದಿನ ಡಾಳು ಡಮಾವಿು ಮಕರಟಿಕ್ಕೆಯುರಂತರ ರಾಜಚಿಹ್ನಗಳ 
ಪರಿಯ ತೋಟುತ (ಕಂತು, ೩-೩೭) ; ಗರುಡಧ್ವಜ, ಮಃರಟೆಕ್ಕೆ . 
ಏಟುಪಾವಡೆ ಮುಂತಾದ ಬಿರುದುಗಳಿಂದಲೂ ( ಮಹಾಠಂ.- 1. a 
ಸಾಲ್ಗುಡಿ, ಮಃರಟಿಕ್ಕೆ, ಸತ್ತಿಗೆ, ಸೀಗುರಿ . . . ಕಂಠೀರವ: 
ಬಿರುದುಗಳು ಮುಂತಾದುವನ್ನು ಹಿಡಿದು ಉಊಳಿಗಗುಡುತ್ತ. 
೩೦-೭). [ ಮಕರೃ 4. ಟಿಕ್ಕೆ, (ಆ ಟಕ್ಕೆಯ) ] 
ಮಕರಡಿಬ್ಬಿ ` ಮಕರಗುಬ್ಬಿ ` ನೋ. 


(ಕಾಸಾ 


|ಮಕರತೋರಣ (ನಾ). ೧. ಮಾನು. ಮೊಸಳೆ ಮುಂತಾದ ಆಕೃತಿ 


ಗಳುಳ್ಳ ಒಂದು ಬಗೆಯ ತೋರಣ ; p ದೇವಾಲಯದ ಶಿಲ್ಪಗಳಲ್ಲಿ 
ಅನೇಕ ಕಡೆಗಳಲ್ಲಿ ಇದನ್ನು ಕಡೆದಿರುತ್ತಾರೆ. ರಾಜರು ಮುಂತಾದವರ 
ಮೆರವಣಿಗೆಗಳಲ್ಲಿಯೂ ದೇವರ ಉತ್ಸವಾದಿಗಳಲ್ಲಿಯೂ ಇಂತಹ 
ತೋರಣಗಳನ್ನು ಉದ್ದಕ್ಕೂ ಹಿಡಿದು ನಡೆಯುವ ವಾಡಿಕೆ 
ಯುಂಟು; ವರುಣರೂಸಾಶೂಢಮುಂ ಚಾಮಾಂರೆಮಯವಖಮಪ್ಪ 
ಮಕರತೋರಣದುಂ ನೋಡುತ್ತುಂ (ತತ್ರ. 4-0೯ ನ); ಉತ್ತಂಭಿತಮಾನ 
ಸ್ತಂಭ ಮಕರತೋರಣವಿರಚಿತಂಗಳುಂ (ತ್ರಶ್ತಶಿ, ೨-೬೩ ನ); ದೇವಾಲಯದ 
೬೬೬ ಗೂಡುಗಳಿಗೆ ಪುಷ್ಪ ಅಥವಾ ಮಸರತೋರಣಗಳಿವೆ. ಗಂಧರ್ವ, 
ಯಾಳಿ, ಮುಕ್ಕೊಡೆ, ಮಕರ, ಯಕ್ಷರು ಈ ಶೋರಣಗಳಲ್ಲಿರುವರು 
೨. (ಆಲಂ) ಶುಭ ; ಮಂಗಳ ; ಮಕರಕ್ಕೆ ಗುರು 
ಬರಲು ಮಕರತೋರಣವಕ್ಕು (ಸರ್ವಜ್ಞ ೦೩೮೯). [2೨] 


ಫಾ. ೯೪)- 


ಮಕರದಿಬ್ಬಿ 'ಮಕರಗುಬ್ಬಿ' ನೋ. 


ಮಕರಧ್ವಜ (ನಾ). ೧. - ಮಕರಕೇತನ ೧. ೨. ಎ ಮಕರಕೇತನ ೩: 
* ಮಕರಧ್ವೆಜಃ . .. ಮನೋಭವಃ ೨. ಈ ೨೮ ಕಾಮ 
(ದೇವ)ನ ಪೆಸರ್‌” (ಇಡು. ೭-೩೩) ; ಓರ್ವಳುತ್ತುಂಗಸೌಧೋತ್ಸಂಗ 
ದೊಳ್‌ ನಿಂದು ಮನುವಂಶಧ್ವಜನಂ ಮಕರಧ್ವಜನೆಂದು ಬಗೆದು (604. 
೦೦-೦೬ 2); ಮಕರಧ್ವಜನಂತೆ ಸದಾಸನ್ನವಿಗ್ರಹನುಂ . . . ಪುರುಷೋತ್ತಮ 
ಪ್ರತಿನಿಧಿಯುಮೆನಿಸಿದ ಮಹಾನುಭಾವಂ ತಾರಾಪೀಡನಿರ್ಪಂ 


ಮಕರಪತಾಕ 


(ಇರರ-೩೭೭). ೩. ಮೊಸಳೆಯ ಆಕಾರದಲ್ಲಿ ನಿಲ್ಲಿಸಿದ ಸೈನ,.-ಹಡೆ. 
[i] 
ಮಕರಪತಾಕ (ನಾ). ೧.-ಮಕರಕೇತನ ೧. ೨. ಎಮಕರಕೇತನ 2 
ಮಕರಪತಾಳನ ವೆನಿಶಾಕೃತಿವೆತ್ತುದೊ ಎನೆ ಕಣ್ಣೆಸೆದಿರ್ದುದು. 
ರೂಪು ಕಾಂತೆಯಾ (ರಕಳು. ೩-೪9). [ಸಂ. 
ಮಕರಪತ್ರ (ನಾ). ಸ್ತ್ರೀಯರು ಅಲಂಕಾರಕ್ಕಾಗಿ ಕೆನ್ನೆ, ಗಲ್ಲ. 
ಸ್ತನ ಮುಂತಾದ ಅಂಗಾಂಗಗಳ ಮೇಲೆ ಪರಿಮಳಯುಕ್ತವಾದ 


ಬಣ್ಣದ ಪುಡಿ ಮುಂತಾದುವುಗಳಿಂದ 2. ಮೊಸಳೆ 
ಬಳ್ಳಿ ಮೊದಲಾದ ಆಕಾರಗಳಲ್ಲಿ ಬರೆಮಕೊಳ್ಳು ತ್ತಿದ್ದ ಚಿತ್ತಾರ; 
ಪತ್ರಭಂಗ: ದಸುಳ್ತ ಮುರಪತ್ರದ £ವೆಪು ... ಸೊಪ್ಪಾದಧರ 
ಮೊಪ್ಪಿತಾ ಕಾಂತೆಗೆ (4 ಓರಾ. ೧0-೨9): ತ್ತ k 


ಮಕರಬಿಬ್ಬಿ ` ಮುಕರಗ್ಬು ' 
ಮಕರಭೋಜನ (ನಾ). ೧. ತಾನು ಮಾಡಿದ 
ನ್ನುವ ಆಹಾರವು ಹುಳುಗಳಾಗಿ ಮಾರ್ಪಡುವುದು. ೨. ತಿನ್ನುವ 
ಗಿ ಮಾರ್ಪಡುವ ಪಾಪಿಷ್ಮವ್ಯಕ್ತಿ: ಶಿವ 
ಅಧರ್ಮಕ್ಕಿಳಿದನು ಕೂಡಲಸಂಗಮದೇವ 
'ಮಾಗನೆ ವಿನಾಶಕ್ತಿರಾಯನು (ಜಸತ. ೬೨೩): 
[ಮರ್ಕ 4 ಭೋಜನ] 
ಮಕರಮಾಸ (ನಾ). ಸೌರಮಾನದ ಹತ್ತನೆಯ 
ದೇವರಿಗೆ ದುನುಮತಸಂದತ್ಸರದ ಮಕರಮಾಸ ೧೮ನೆಯ ಸೋಮವಾರ 
೬ ಧ(ಂ)ದರ್ಮ್ಮಿ (Man: 3ಸ-1, aev-¢ ; 1120)- [ಸಂ.] 
ಮಕರಮುದ್ರೆ (ನಾ). ಮಾನು ಅಥವಾ ಮೊಸಳೆಯ ಆಕಾರವುಳ್ಳೆ 
ಒಂದು ಬಗೆಯ ಆಭರಣ: ಭುಜಕೀರ್ತಿ ಮರಕತಕಂಕಣಂ ತೋಳ 
ಭಾಷುರಿ ಮಕರನುದ್ರೆಗಳೆನೂ ಲೀಲೆಯಿಂದಳವಡಸ, 


[ಸಂ, ಮಕರಮಂದ್ರಾ) 


ಹಾಪದ ಫಲವಾ। 


ತಿಂಗಳು: (ಸಖರೇಸ್ವರ] 


ದಂದು, . 


(ಶನರೋ.. ೩-೨೪). 


ಮಕರರಾಶಿ (ನಾ). [ಜ್ಯೋತಿ] ಹನ್ನೆರಡು ರಾಶಿಗಳಲ್ಲಿ ಒಂದು: 

ಮಕರರಾಶಿಯು ಅಂಗಾರಕನಿಗೆ ಕುಂಭರಾರಿಯ: ಸಮರತ್ರುಕ್ಷೇತ್ರ 

ವಾಗಿದ್ದರೂ . . . ಶುಭಫಲವೇ ಉಕ್ತವಾಗಿದೆ (13. ೧೬-೨೦ ಬೀ). 
[ಸಂ,] 


ಮಕರವೃತ್ತ (ನಾ). [ಭೂಗೋಳ] ಭೂಮಿಯ ಮೇಲೆ ಸಮಭಾಜಃ 
ದೃತ್ತಕ್ಕೆ ಸಮಾನಾಂತರವಾಗಿ ದಕ್ಷಿಣದಲ್ಲಿ ಇಪ್ಪತ್ತುಮೂರೂವರೆ 
ಅಕ್ಷಾಂಶಗಳ ಅಂತರದಲ್ಲಿ ಎಳೆದಿರುವಂತೆ ಭಾವಿಸಿರುವ ರೇಖೆ: 
ಮಕರಸಂಕ್ರಾತಿವೃತ್ತ : ವಿಷುವವೃತ್ತದ ದಕ್ಷಿಣಕ್ಕೂ ಉತ್ತರಕ್ಕೂ ೨೩ 
ಶಗಳೆ ಅಂತರದಲ್ಲಿ ಒಂದೊಂದು ವರ್ತುಲಗಳನ್ನು ರಲ್ಪಿಸುವರು ; 
ಅವುಗಳಿಗೆ ಯಥಾಕ್ರಮವಾಗಿ ಮಕರವೃತ್ತವೆಂತಲೂ ಕರ್ಕವೃತ್ತವೆಂತಲೂ 
ಹೆಸರುಗಳಿವೆ (ಮುಂತಮುು ೬-೬೦): 'ಕರ್ಕವೃತ್ತ' ಪರಾ. [ಸಂ.] 

ಮಕರವ್ಯೂಹ (ನಾ). ಮೊಸಳೆಯ ಆಕಾರದಲ್ಲಿ ಸೈನ್ಯವನ್ನು ನಿ: ಸಂಪ 
ಒಂದು ರಚೆನೆ : ಮಕರವ್ಮೂಹಮನೊಡ್ಡಿ ನಿಂದನಸುರಂ (64. ೦೩-೪೪); 
ಆರಸನನುಜರು ಸಹಿತ ಕೃಷ್ಣನ ಬೆರಳ ಸನ್ನೆಯೊಳ್ಳೆದೆ ಬಿಡೆ ಮೋಹರಿಸಿ 
ನಿಂದುದು ಮಂರಿದ ಮಠರವ್ಯೂಹ ರಚನೆಯಲಿ (ಉುನ್ಮಾರ್ರೋ- 9-23). 
'ಗರುಡವ್ಯೂಹ`. `ಪದ್ಮವ್ಯೂಹ' ಪರಾ. [ಸಂ.) 

ಮಕರಶೃಂಗಾರ (ನಾ)- ಮಕರಿಕಾಪತ್ರದ ಶೃಂಗಾರ,-ಆಲಂಕಾರ (?): 
ಭಿನ್ನರುಚಿಗಳಿಗೆಅಗದೆ. ಕಾಮನ ಬೆಂಬಳಿವಿಡಿಯದೆ ಮಕರಶೃಂಗಾರವ 
ಮಾಡದೆ ಅಂಗನೆಯರ ಸಂಗದ ತೊಆದೊಡೆ ಶೀಲವಂತರೆಂಜಿನು 
(ಕರಗೋ. ೩-060). [ಸಂ.] 


೬೧೪೧ 


ಮಕರಿಣಿ 
ಮಕರಸಂಕ್ರಮಣ (ನಾ). ಸೂರ್ಯನು ಮಕರರಾಶಿಯನ್ನು ಪ್ರವೇಶಿ 
ಸುವ ದಿನ ಮತ್ತು ಅಂದು ಆಚರಿಸುವ ಹಬ್ಬ; ಎಳ್ಳು ಬೀರುವ 
ಹಬ್ಬ; ಪೊಂಗಲ್‌ : ಜನವರಿ ತಿಂಗಳ ೧೪ನೆಯ ದಿನಾಂಕಕ್ಕೆ ಪ್ರಾಯಶಃ: 


ಮಕರಸಂಕ್ರಮಣ ಹಬ್ಬ ಬರುತ್ತದೆ (ಕತಕ: ೧೬೭)- . [ಸಂ] 

ಮಕರಸಂಕ್ರಾಂತಿ (ನಾ). -ಮಕರಸಂಕ್ರಮಣ : ಮತರಸೆಂಕ್ರಾಂತಿಯಂದು 
ಎಳ್ಳುಬೀರುವ ವಾಡಿಕೆ ಇದೆ (649) [ಸಂ.] 

ಮಕರಸಂಕ್ರಾಂತಿವೃತ್ತ (ನಾ)- ಮಕರವೃತ್ತ : ವಿಷುವದ್ರೇಖೆಗೆ . . . 
ದಕ್ಷಿಣಕ್ಕೆ ಇಪ್ಪತ್ತು ಮೂರೂದರೆ ಅಕ್ಷಾಂಶಭಾಗಗಳದೂರದಲ್ಲಿ ಮಕರ 
ಸಂಕ್ರಾಂತಿವೃತ್ತಪೂ (Tropic of Capricorn) ಇವೆ (ರೂಗಳ. ಲ: 


ಡಿಸೆಂಬರು ೨೨ನೆ ತಾರೀಖಿನ ದಿವಸ . . . ಸೂರ್ಯಕಿರಣ ನೇರವಾಗಿ ಮಕರ 


ಪೆ "ಕರ್ಕಾಟಕ 


ಸಂಕ್ರುಂತಿದ್ಯ ಮೇಲಿ 


' ಪೆ (ತಂತ. 0 
ಸಂಕ್ರಾಂತಿವೃತ್ತ' ಪರಾ. (ಸಂ.] 

ಮಕರಾಂಕ (ನಾ). * ಮಕರಕೇತನ ೩: ಮಕರಂರದ್ವಿನಮುದವಟ್ಟಿಕೆ 
ಯೆನಿಸಿ ಕಪೋಲಮೂಲಮಂ ಮುಟ್ಟಿದುವಾ ಚಕಿತಾಕ್ಷಿಯ ಹರಿನೀಳಾ 

- ಕಂಗಳ್‌ (ಶಂಣರೂ. ೩-೯ ರಾುಕಂ ಬಂದೊಡಂ ಮೆಚ್ಚದ 
ನಿರ;ಪಮಸೌಭಾಗ್ಯಸಂಪನ್ನೆಯಂ ಬಾಲಿಕೆ ನಿನ್ನೆಂ ಕಂಡು ಕಣ್ಸೋಲ್ಹತಿಶದು 
ಮದನಾಸ್ಟ್ರಾಗ್ಲಿಸಂತಾಪದಿಂ x x ೫ ನೀರ್ವಸೆಯೊಳೊಡಲನಟ್ಕಾಡು. 
ಮೋಲ್‌ ಮಾಡಿದ (ರಕಕು. 6-2೩೪)- [ಸಂ,] 

ಮಕರಾಕರ (ನಾ), ಮೊಸಳೆ ಮುಂತಾದ ಜಲಚರಗಳ ವಾಸಸ್ಥಾನ ; 


ಸಮುದ್ರ : ಹರಿದ ರಥಪದಧೂಳಿ ವಂಕರಾಕರವ ಕುಡಿದುದು (ಕು! 
[ಸಂ.] 


ve) 


ಮಕರಾಯನ (ನು). ಸೂರ್ಯನು ಮಕರಸಂಕ್ರಾಂತಿವೃತ್ತದ ಮೇಲೆ 
ಬರಂವ ಕಾಲ ; ಡಿಸೆಂಬರು ೨೨ನೆ ತಾರೀಖಿನ ದಿವಸ , . , ಸೂರ್ಯ. 


ಕಿರಣ ನೇರವಾಗಿ ಮಕರಸಂಕ್ರಾಂತಿವೃತ್ತದ ಮೇಲೆ ಬೀಳುತ್ತದೆ. 
ಹೇಳುತ್ತೇವೆ (ರೂಂನ. ೫): 


ಮೆಕರಾಯನೆ (1nter 801/16) ಎಂದು 
" ಕಟಕಾಯನ ` ಪರಾ. [ಸಂ.) 
ಮಕರಿ (ನಾ). ೧. ಹೆಣ್ಣುಮೊಸಳೆ. ೨. ಎಮಕಂಪತ್ರ. 
[ಸಂ. ಮರೀ] 
ಮಕರಿಕಾಪತ್ರ (ನಂ). * ಮಕರಪತ್ರ ; ಅಲಕಂ ಮಂದಾರಶೂನ್ಯಂ 


ಕದಷೆ ಮಠರಿಕುಪತ್ರಶೂನ್ಕಂ (ಉಂಪು- ೩-೦೩); ಆಸ್ಚ್ರುನಮಂಟಪದಿಂ 
ಮಹೀಪಾಲನೆ:: 'ಹುಕರಿಕಾಪತ್ರಾದಿಗಳಿಂ ಮಿಂಚು 
ಶೊನ್ಮಿ ತಮ್ಮೊಳ್‌ ಪಳಂಚೆಲೆಯೆ: (೫ರಂಫೂ- ೬೭): [ಸಂ.) 


ಮರಿಕೆ (ನಾ). - ಮಕರಪತ್ರ : “ಮೊಲೆ ಗಲ್ಲ ತೋಳ್‌ ಕೊರಲಲ್ಲಿ 
ತೀವಿ ಸಣ್ಜಯಿಂ ಬರೆದ ಪಂಸೆ ಲತೆಗಳು ಪತ್ರದಲ್ಲಿ ಮಕರಿಕೆಯೆನಿಕ್ಕುಂ” 
(ಮುಂಗರತಿ, 00-58) ; ಶ್ರೀವಿಜಯಾರ್ಧಾಚಳಖಚರುದಳಿಮಣಿದುಕುಟ 
ಮಕರಿಕುನಿಕಷಣಲೇಖಂದಿಳಸಿತಪದ ಕಮಲಂ (ಆ೭ಫ. ೨-0) ; ಕಿವಿದೊಡವಿನ 
ಮುಕ್ತಾತತಿ ನಪೋಡುಗಣಮೆನಿಸೆ ಕಳ್‌ಯೆ ಮಕರಿಕೆಯೆನೆ ತದ್ಮುವತಿಯ 
ನಯನೋತ್ಸಳಪಂದವನೀಕ್ಷಿಸಲೈದಿದಿಂದುವೆನೆ ಕದಪೆಸೆಗು (೧. ೭-೩೩). 
[ಸಂ. ಮಕರಿಕಾ) 
ಮಕರಿಣಿ (ನಾ). [ಸಂಗೀತ] ಆಲಾಪನೆಯನ್ಲಿ ಒಂದಂ ವಿಧೆ; ಐ ಇದು 
ರಾಗಾಲಾಪನೆಯನ್ನು ಮುಗಿಸಂವ ಖಂಡ. ಜೀವಸ್ವರದ ಸುತ್ತ 
ಹೆಣೆದ, ಸ್ಥಾಯಿಸ್ಟರದಲ್ಲಿ ಮುಗಿಯುವ ಮೂರು ಆಲಾಪಾಂಶಗಳ 
ನಂತರ, ಅಂತಹುದೇ ಅಲ್ಬಸಂಚಾರವನ್ನು ಸ್ಮಾಯಿಯೆ ವ್ಯಾಪ್ತಿ 
ಯಲ್ಲಿ ನಡೆಸಿ ಮಧ್ಯಪಡ್ಡದಲ್ಲಿ ನ್ಯಾಸಮಾಡಿ ರಾಗಾಲಾಪನೆಯನ್ನು 
ಮಃಿಕ್ರಾಯಮಾಡುವ ಕ್ರಮಕ್ಕೆ `ಮಕರಿಣಿ' ಎಂದು ಹೆಸರು- 
ಇದಕ್ಕೆ 'ವರ್ತ್ಡನೀ' ಎಂದೂ ಹೆಸರುಂಟು : ಯಲ್ಲೂ 


ಮಕರಿಸು 


ಜೀವಸ್ವರ ಹಿಡಿದು... ಮುಂದ್ರಸ್ನಾ! ಮಿಯಲ್ಲಿ ಆಲಾಪನೆ ಮುಕ್ತಾಯ 
ಮಾಡುವುದೂ ಒಂದು ಕ್ರಮ. ಈ ಕ್ರಮ "ಮಕರಿಣೀ" 
ಗೊಂದಿದೆ (ಸಂಗೀತಂ- ೨೪); ಸ್ಮಾಯಿಯಲ್ಲಿರುವ ಅದೇ ಯಡುಪನ್ನೇ ಲೋಕ 
ಪಲ್ಲಿ 'ಮಕರಿಣಿಯೆಂಬ ಸಂಜ್ಞೆಯಿಂದ ಕರೆಯುತ್ತ್ತರೆ (ತತುಶ್ರ. ೬)- 
[ಸಂ. ಮಕರಿಣೀ] 

ಮಕರಿಸು (ಶ್ರಿ). ೧. ಕವಿ; ಆವರಿಸು: ಮಕರಿಸದೆ ಮಾಯಾಪ್ರಪಂಚ 
ದೊಳಖಳನಿಷ್ಕಾಚಾರಶೀಲಪ್ರಕಟಿತರ್ಗಹಿತವನೀವೆಂ (ಸದ್ಮುರು- 0-06) ; 
ಎಣಿಕೆ ಮನವನು ಮರರಿಸುತಿದೆ (ತೂ603. ೩-0೦-೩); ವಿಕರಿಸುವ ಮನದೊಳಗೆ 
ಮಗುಡವ ಮರರಿಸಿದುದ ಕಾಣುತಬುಜಾಂಬಕನು ನಸುನಗುತುಸುರದಿರ್ದನು 
ಗೂಢಭಾವದೆಲಿ (ರಗ. 90-60-0). ವಿ. ಹೆಚ್ಚು ; ಅಧಿಕವಾಗು ; 
ವರ್ಧಿಸು : ನಾಟಿ ನಲಿದುದು ಚಿತ್ತವೀ ನಟನಾಟಕನ ಸಿಕ್ಕಿಸುವ ಬಗೆಯಲಿ 
ಮಾಟ ಮಕರಿಸಿ ಕಾಣಲಾದುದು ಮತ್ತೆ ಮಾಯೆಯಲಿ (ಶ್ರಕುೀ. ಒಟ: 
ಅಕುಟಿಲೆ ಕೇಳ್‌ ಪ್ರವರ್ತಕನಿಷೇಧಂ ನಿವರ್ತಕವೆ ವಿಹಿತವಿಂತುಭಯಮಾಗಿ 
ಮಕರಿಸುವೀ ಕರ್ಮದಳಿದು ನಿಂದಾಕ್ಷಣವಕಲಂಕಪರಮಾತ್ಮಕನು ತಾನೆ 
(ಪರೋ. 0-0೬-00) ; ದಾಸಿಮಯ್ಯನ ಮನದಲ್ಲಿ ಮಮಕಾರ ಮಕರಿಸಲು 
ಕಾರಣವೇನೆಂದು ಹೊಳೆಯಿತು (ಕರತ. ೩. ಗಾತ್ರವು ಹೆಚ್ಚಾಗು.- 
ದೊಡ್ಡದಾಗು: ಕಲಶೋದಕದಲಿಟ್ಟನು ಶಥರಿಯನು ತಂದನು ನಿಜಾಶ್ರಮಕೆ 
ಮರಠರಿಸಿದುದನೊಂದುರಾತ್ರೆಗೆ ಮಕರಿಕಲಶೋದಕವನನ್ಮಾಸಕತಿಯಲಿ ಸತ್ಯ 
ಪ್ರತಂಗಿಂತೆಂದುದಳವಳಿದು (ರಾಗ, 6-4-03)-೪. ಹೊಳೆ; ಪ್ರಕಾಶಿಸು: 
ಚಕಚಕಿಸುತ ರನ್ನಗನ್ನಡಿಯಲ್ಲಪ್ಲಿ ಮಕರಿಸೆ ಸಾಲುಸಾಲಾಗಿ (6ರತ- ೦೨-೦೪)- 
ಲ - [ಮಕರ + ಎ ಇಸ್ಕು] 

ಮಕರೇಶ (ನಾ). ಮೊಸಳೆಯನ್ನು ವಾಹನವನ್ನಾಗಿ ಉಳ್ಳವನು : 
ವರುಣ : ಮಕರೇಶ ಚಾರುಚಾಮರಮರುತಂ . , , ಇದೆಂದು ವಿತರ್ಕಿಪ 
ನ್ನಮಸ್ಸುರಿತ ದವಾನಳಂ ಸುಟ್‌ದುದೊಯ್ಯನೆ ಪಶ್ಚಿಮದಿಗೃವಾನಿಳಂ 
(810. ೪-3). Ixo.] 

ಮಕಾಂ "ಮುಕ್ಕಾಂ' ನೋ. 

ಮಕಾಡಿ "ಮೊಗ' ಪರಾ. 

ಮಕಾಡು " ಮೊಗವಡ ` ನೋ. 

ಮಕಾಡೆ ಮೊಗ ` ಪರಾ. 

ಮಕಾನು (ನಾ). ವಾಸಮಾಡುವ ಸ್ಥಳ; ಮನೆ ; ನಿವಾಸ: ಹೆಳವರು- 
ಮೂಕರು ಮುಂತಾದ ಜನರಿಗೆಲ್ಲಾ ಜೀವನವನ್ನು ಕಲ್ಪಿಸಿ, ಮಕಾನುಗಳಿಗೂ 
ಕೆಲವು ನಗದನ್ನೂ ಭೂಮಿಯನ್ನೂ ಕೊಟ್ಟು... ಸುಖವಾಗಿರುವಂತೆ 
ಆಳಿದರು (ಶುಪಾರಂ- 1, 090). 

ಅರ. ಪಾರ. ಹಿಂ, ಮಕಾನ್‌ ; ಮರಾ. ಮಕಾಣ್‌] 

ಮಕಾಬಲಿ 'ಮೊಕಾಬಿಲೆ' ನೋ. 

ಮಕಾರ (ನು). ೧. ಕನ್ನಡವರ್ಣ ಮಾಲೆಯ ನಲವತ್ತೈದನೆಯ ಅಕ್ಷರ: 
ಮೇಲಣ ಹತ್ವಕ್ಕೆ ಮಕಾರಂ-ಬ್ರಹ್ಮ-ಬೊಮ್ಮ (ಕನುರ. ೨೬೪ ಪ್ರಯೋ); 
ವ್ಯಂಜನಗಳಲ್ಲಿ ಕಕಾರದಿಂದ ಮಕಾರದವರೆಗೆ ಇರುವ ಇಪ್ಪತ್ತೈದನ್ನು 
ನೋಡಿ (ಅಕ್ಕರ. ೧). ೨, ಮದ್ಯ, ಮತ್ಸ್ಯ, ಮಾಂಸ, ಮೈಥುನ 
ಮತ್ತು ಮುದ್ರೆಗಳಿಂಬ ಮಕಾರದಿಂದ ಪ್ರಾರಂಭವಾಗುವ ಐದು 
ಬಗೆಯ ತಾಂತ್ರಿಕ ಆಚರಣೆಗಳಲ್ಲಿ ಪ್ರತಿಯೊಂದು: "ಪಂಚಮಕಾರ` 
ಪರಾ. [ಇಂ.] 

ಮಕಾಳ, ಮಖಾಳ, ಮೊಖಾಳ (ನಾ). ೧. ಮಸುಕು; ಮಂಕು: 
ಕಾಂತಿಹೀನತೆ : ತರಲನ ಮಕಾಳವಾದ ಸ್ಮೃತಿ ಸಜೀವಮೂರ್ತಿಯಾಗಿ 
ಹೈಮವತಿಯ ಹೃದಯದ ಗದ್ದುಗೆಯನ್ನೇರಿ ಕುಳಿತಿತು! (೩58. ೦೦೪)- 
(ಗು. ೨, ಮಂಕಾದ ; ಕಾಂತಿಹೀನವಾದ ; “ಮಕಾಳ-ಮಬ್ಬು, 


ಎಂದು ಹೆಸರು 


೬೮೪೨ 


ಮಕುಟಧರ (ನಾ)- ಕಿರೀಟವನ್ನು ಧರಿಸಿದವನು ; ರಾಜ: 


ಮಕುಟಮಣಿ (ನು). ೧. ಕಿರೀಟದಲ್ಲಿರುವ ರತ್ನ: 


ಮಕುಟಮಸ್ತಕ 


ಸ್ವಚ್ಛವಲ್ಲದ ; ಕಳೆಗುಂದಿದ ; ಬಾಡಿದ” (ಕಕ. ೨ಟಿ. ಮಖಾಳ: ೧. 


ನಗರದಲ್ಲಿ ಹೊಳೆಯುವ ವಿದ್ಯುದ್ದೀಪದ ಹಾಗೆ ಹೊಳೆವ ಜೀವನದ ಮುಂದೆ 


ನಿ ಮಖಾಳವಾಗಿ ತೋರತೊಡಗಿದ್ದವು (ಗಂವೂಯಿ, ೨೦೪). 
ಮೊಖಾಳ : ೨. ನಾವು ಕಂಡ ತಿಂದು ಬದುಕುತ್ತಿರಲಾಗಿ ಈ ಮೊಖಾಳ 
ಮೋರೆಗಳು ... ಕಾಳುತಿಂದು ಬದುಕುತ್ತವೆ. 
[?) 


(೫00. ೬-೨09). 


'ಮಕ್ಕಿ' ನೋ. 


ಟ್ಟ 'ಮಗುಟ್ಕ' ನೋ. 


ಮಕುಟ, (ನಾ). ೧. ತಲೆಯ ಮೇಲೆ ಧರಿಸಿಕೊಳ್ಳುವ ರತ್ನಖಚಿತ 


ವಾದ ಭೂಷಣ: ಕಿರೀಟ; ವಖಡಿ: “8ರೀಟಿಂ, ಉಷ್ಣೀಷಂ, ಕೋಟೀರಂ, 
ಮುಕುಟಂ ಈ_೪ ಮರುಟಂ” (ಕರಾಯು- 68-೪00); ಆತಂ ನಿಜಭುಜ 
ವಿಜಯಖ್ಯಾತಿಯನಾಳ್ವಾಳ್ಮನಧಿಕಬಲನವನಿಪತಿವ್ರಾ ತಮಣಿಸುಗುಟ. ಕಿರಣ 
ಮ್ಯೋತಿತವಾದಂ ಸಪಾದಲಕ್ಷಕ್ಷಿತಿಯಂ (ಶುಶಂಾ. ೦-೦೬): ನವಮಣಿದುಕುಟ. 
ಕೇಯೂರದಾಭರಣದ , . , ಮೃಗಮದಸೊಬಗನಡಿಬಿ;ಟೃನಪ್ರತಿಮನ 
ಪನೀಶನು (೫4೫. 9-3) ; ತಲೆಯವೊಲಿದ್ದರೆ ಗಂಡನು ಮನೆಯೊಳು 
ಸತಿಯೆ ಕಿರೀಟದವೊಲು ಮಕ್ಕಳುಮರಿಗಳು ಮಕುಟದ ಮಣಿಗಳು ಕಾವಲು 
ಆಳುಶಾಳುಗಳು (ಇಂಶಾಶ- ೨೨೦-೭), ೨. (ಆಲಂ) ಅಲಂಕಾರ ಪ್ರಾಯ 
ವಾದುದು; ಶ್ರೇಷ್ಠವಾದುದು ; ಪೂರ್ಣಜ್ಞಾನಿಯಾದಾಗ ಮೌನವೇ 
ಮಕುಟವಾಗುವುದು (ಉಾತತಂ. ೨). [ಸಂ.] 


ಮಕುಟ 
ಧರಂ ಸರೋವಂಕರ್ಣಂ ಘಟಾಂತಿಮದ್ರೇಕ್ಕಾಣಂ (೧೫. ೦೯-೩) ; 


ಮಕುಟಧರರ್‌  ಮಳೆಯನೃಪಾಲಕ ವಡಿಳವಮಹಿಪರೆಂಬ ವೀರರ್‌ 
(ano. ೯-೩)- [ಇಂ.) 
ಮಕುಟಬದ್ಧ (ನಾ), ಇ ಮಕಂಟಧರ ; ಮಹಾಮಂಡಳಿಕಪ್ರದು;ುಖ 


ಮಕುಟಬದ್ಧರ್‌ ಮಾಟ್ಪಿ ಚತಂರ್ಮುಖವರಿುಂ (ಅಂಥ. 08-04 ನ). ಮಂಡ 
ಲೀಕರ ಮಠಕುಟಬದ್ಮರ . . . ರಾಜಾಧಿರಾಜಕೇರಿಗಳು (ಐ14. ೨-೩೦). 
[ಸಂ.] 


ಮಕುಟಭಂಗ (ನಾ). ೧. ಕಿರೀಟವನ್ನು ಒಡೆಯುವುದು. -- ನುಶ 


ಮಾಡುವುದು ; ಮರುಟಭಂಗಪುತಿಜ್ಞೆಯಂ ತೀರ್ಚಲೆಂದು ಬರು 
ಕುಲಾಂತೇಂ ಮಾಮನಕಂ ಮಸಗಿ (ಗರಾಡಖ. 6-4 ನ). ೨. ಸೋಲು; 
ಅಪಜಯ : ಮಲಟಭಂಗವ ಪಡೆದು ರಾವಣ ವೀಳನಾಗಿರೆ ಮಾಲ್ಯ 
ವಂತನು . . . ಬುದ್ಧಿಯ ಹೇಳಲೈತಂದ (19೬೫. ೫೩-0). [ಸಂ] 
ಒದೆದ ಭರದಿಂದ 
ಮುಚ್ಚಳಿಸಿದ ದುರ್ಯೋಧನನ ಮಕುಟಮಣಿಗಣವೆತ್ತಂ ಕೆದಜೌದುವು 
(ಗರಾಯು- 6-90) ; ಮಕುಟವಂಣಿ ಸೊಡರ್ಗಳೆನೆ ಮಸ್ತಕಸಹಿತಮೆ ನೆಗೆದು 
ತಿರುಗುವಾ ಪರಿಯಣಮೇಂ ಪ್ರಳಟಿಸಿದುದೊ ಕೃಷ್ಣನ ವಿಜಯಕಾಂತೆ 
ಗಾಕಾಶಲಕ್ಷ್ಮಿ ನಿವಳಿಪ ತೆ೬ದಿಂ (ಗಂ. ೦೬-೩೪) ; ಸುರರ. ಮಕುಟಮಃ 
ರಂಜಿತಚರೆಣಾಬ್ದ ಶರಣಾಗು ಪ್ರಥಮಜಿನೇಶ  (ಕ44. 0-0), 
ವಿ. (ಆಲಂ) ಶ್ರೇಷ್ಠನಾದವನು: ಕರ್ನಾಟಕಸಂಗೀತದ ಮಕುಟ 
ಮಣಿಗಳಾದ ಈ ತ್ರಿಮೂರ್ತಿಗಳು ಒಂದೇ ಕಡೆಯಲ್ಲಿ ನಡೆಸಿದ ೭ಚೇರಿಯ 
ಅದತಮೂಡಿಕೆಯನ್ನು ಮಾತುಗಳಲ್ಲಿ ಅಳವಡಿಸಲು ಸಾಧ್ಯವೇ ಇಲ್ಲ 


(ಸಂಗತ. ೩೦)- [ಸಂ.] 


ಮಕುಟಮಸ್ತಕ (ನಾ). ಕಿರೀಟವನ್ನು ಧರಿಸಿರುವ ಶಿರಸಕ್ಣಿ, ತಲೆ: 


ಆ ಪುರದರಸಂ ನತಭೂಮಿಪಾಲರ ಮಕುಟಮಸ್ತಕದ ನಿಜತೇಜೋರೂಪಕಮೆ 
ಪದ್ಮರಾಗದೆ ದೀಪದಮೋಲ್‌ ಮೆಜ್‌ವಿನಂ ಯಶೌಘಂ ಮೆಟ್‌ವಂ 


ಮಕುಟರತ್ನ ೬೮೪೩ ಮಕ್ಕಿ, 
(ಯಾಕೋ: 3-3) ; ನಿಯತ ಚಾತುರ್ಬಲವೆರಡು ನಿರ್ಭಯದಲೊದಗಿತು ಸಾಮಾನುಗಳನ್ನು ಹೊರಲು ಅನುಕೂಲವಾಗುವಂತೆ ಬೆನ್ನಿನ ಎರಡು 
ಮಕುಟಮಸ್ತಕಮಯಮಹೀತಳವೆನಲು ಹಳಚಿದು ಹೊಯ್ಮುದುಭಯಬಲ ಕಡೆಗೂ ಬರುವ ಹಾಗೆ ಬಿದಿರು. ಮರ ಮೊದಲಾದುವುಗಳಿಂದ 


(ಕುವ್ಮಾರ್ರೋ- ೦೫-೪೯). [ಸಂ.] 

ಮಕುಟರತ್ನ (ನಾ)- - ಮಕುಟಮಣಿ ೧: ಮಕುಟರತ್ನದ ಲಹರಿ 
ಖಡುಗದ ವಿಕಟಧಾರಾರಶ್ಮಿ ದೀಪಪ್ರಕರದಲಿ ಥಳಥಳಿಸೆ ರವಿಯವೊಲೆಸೆದನಾ 
ದ್ರೋಣ (ಕುತ್ಕಾಲ್ರೋ- ೧-೬೮). [ಸಂ.] 

ಮಕುಟವರ್ಧನ (ನಾ). ಕಿರೀಟದಿಂದ ಹಿರಿವೆಂಯನ್ನು ಪಡೆಯುವವನು ; 
ರಾಜ: ಕುಳ್ಳಿ ರ್ದೋಲಗದ ಮಕುಟವರ್ಧನರನೆಡಹುತುಂ ತಾಗುತುಂ 

. ಬಂದು ನಂಬಿಯಣ್ಣನ ಸಿಂಹಾಸನದ ಮುಂದೆ ನಿಲೆ (೩926- ೬-೮೬) : 

ಕಾರ್ಮುಕದ ಸ್ವಾಧ್ಯಾಯಸಿದ್ದರು ಹತ್ತುಸಾವಿರ ಮಕುಟವರ್ಧನರು 
(ಕುಪ್ಶಾರೀ- ೩-೯) ; ಮಠುಟವರ್ಧನರ ಮಂಡಳಿಕ ಮನ್ನೆಯರ ಗೇಹಂಗಳಿಂ 
(0 ವತಂ- ೨-೦೪) [ಸಂ.] 

ಮಕುಟಸ್ವರ (ನಾ). [ಸಂಗೀತ] ಕೃತಿಗೆ ಸೇರಿಸುವ ಸ್ವರಗಳ ಗಂಂಪು : 
ಕೃತಿಯನ್ನು ಹಾಡುವಾಗ ಅನಂಪಲ್ಲವಿ ಮತ್ತು ಚರಣದ ಪ್ರಾರಂಭ 
ದಲ್ಲಿ ಹಾಡುವ ಸ್ವರಗಳ ಸಮೂಹ: ಪ್ರತಿಭಾಗದ ರಾಗದಲ್ಲಿ 
ಚಿಟ್ಟೆಸ್ವರ ಹಾಡಿದ ಕೂಡಲೇ ಪಲ್ಲವಿಯ "ಮಕುಟಸ್ವರ'ವೆಂಥು 
ಹೆಸರಾದ ಚಿಟ್ಟೆಸ್ವರೆ ಹಾಡಿ ಪಲ್ಲವಿಗೆ ಸೇರುವುದು ರೂಢಿಯಾಯಿತು . .. 
ಪಲ್ಲವಿಯ ಮಕುಟಸ್ವರದೊಡನೆ ಪಲ್ಲವಿಗೆ ಸೇರುವ ಮಾರ್ಗ ಏರ್ಪಾಡಾಗಿರು 
ವುದು ಕಂಡುಬಂದಿದೆ (ಸಂಗತಂ ೬): ಓ ೧. ಒಂದು ಕೃತಿಯ 
ಚಿಟ್ಟೆಸ್ಟರದ ಕೊನೆಯಲ್ಲಿ ಅಥವಾ ಕಲ್ಪನಾಸ್ವರದ ಕೊನೆಯಲ್ಲಿ 
ಪುನರಾವರ್ತನೆಯಾಗುವ ಸ್ವರ ; ಮುಕ್ತಾಯ ಸ್ವರ. ೨- ಒಂದು 
ರುಗಮಾಲಿಕುಕೃತಿಯಲ್ಲಿ ಒಂದೊಂದು ಚರಣದ ನಂತರವೂ ಆಯಾ 
ರಾಗದಲ್ಲಿ ರಚಿತವಾಗಿದ್ದು ಪಲ್ಲವಿಯ ರುಗಕ್ಕೂ ಅದರ ಧಾತುವಿಗೂ 
ಸಮಂಜಸವಾಗಿ ಸೇರಿಕೊಳ್ಳುವಂತೆ ನಿರ್ಮಿಸಿದ ಸ್ವರಸಮುಚ್ಚೆಯದ 
ಬಂಧ. [ಸಂ.] 

ಮಕ್ಕಡ, ಮಂಕಡ (ನಾ). ೧. ಕೋತಿ; ಮಂಗ; ``ಮಕ್ಕಡಮೆಂದು 
ಮರ್ಕಟಂ"' (೪8೫. 30-69); ಒಂದು ಮರನಿರೆ ಬಟ್ಟೆಯೆಂದು ಬಗೆದ 
ಡರ್ದು ಪೋಗುತ್ತಿರಬನಿತಣಲ್ಲಿ ಮಕ್ಕಡದಿರವನಾಂತುದೆನ್ನಂಗವು (ಸೋತು. 
1-14); ಕಲಕಲಂಗೈವ ಮಕ್ಕಡಂಗಳ ವಂಗಡಂಗಳಿ (ಕುಂತ. 6-38 ವ): 
ಮಂಕಡ : ೧. ಪುಲಿಯಿರ್ಕುಮಾನೆಯಿರ್ಕುಂ ಚಲದಂಕರ ಲೆಂಕ ! ನೀನೇ 
ಮಂಕಡನಾಗ! (ಉನೂಕ್ಕ. ೩೨೮). ೨. ಮಲ್ಲಯುದ್ಧದ ಒಂದು 
ಪಟ್ಟು.-ವರಸೆ : ಕರವಲಯಕೋರೊರ್ಮೆ ತಳಹತ್ತೆಕೋರೊರ್ಮೆ ಸರಿಸ 
ಮಂಕಡಕೊರ್ಮೆ ಬಂಧಪಟ್ಟಿಸಕೊರ್ಮೆ. , . ಕಂಡ ಡೊರ್ಕರಕೊರ್ಮೆ ಹರಿ 
ಕಮಲಭವರೊದಗಿದ೦* (ತಂ. ೦೬-೩೪). 

[< ಪ್ರಾ. ಮಕ್ಕಡೆ, ಮಂಕಡ./ಸಂ. ಮರ್ಕಟ] 


3. 
ಮಕ್ಕರ್ಕಿ, ಮಂಕಣಿ. ಮಂಕರಿ, ವಂಂಕ್ರಿ (ನಾ). ೧. ಬಿದಿರು. ಈಚಲು 


ಮೊದಲಾದ ಕಡ್ಡಿಗಳಿಂದ ಹೆಣೆದ ಗೂಡೆ.-ಕುಕ್ಕೆ, _ಹೆಡಿಗೆ; ಮೇಲಣ 
ಷತ್ವಕ್ಕೆ ಕತ್ವಂ. . . ಮಪ್ಕರಿ-ಮಕ್ಕರಿ (ಶನುರ. ೨೬೩ ಪ್ರಯೋ); ಇಲ್ಲಿ 
ಸೂಚಿಸುವ 'ಮಷ್ಕರಿ' ರೂಪವು ಸಂಸ್ಕೃತಕೋಶಗಳಲ್ಲಿಲ್ಲಃ ಬಾತ ಕೆಕ್ಕೆಯ 
ಬಲುಮಕ್ಕರಿಹೊಟ್ಟೆಯ . , . ನಳ್ಳಿ ಮೂಗಿನ ಭೂತವೆ ನಡೆತಪ್ಪಂತೆ ಮನೆಗೆ 
ಬರಲು (ಕೀಟ, ೭-00); ತಡಿಕೆ ಮಕ್ಕರಿ ಸಹ ಬಹ ಕಾಮಾಟದ ಬಿಡು 
ಮಂದಿಗೆ ಲೆಕ್ಕವಿಲ್ಲ (62. 00-10); ಅವಳು ಬಗೆದು ಹಿಂಡಿದ ಬಟ್ಟೆ 
ಗಳನ್ನು ಮಕ್ಕರಿಯಲ್ಲಿಟ್ಟುಕೊಂಡು ಬಾವಿಯಿಂದ ಹೊರಕ್ಕೆ ಬಂವಳು 
ಮಂಕಣಿ: ೧. ಸಗಣಿ ಮಂಕಣಿಯನು ತೆಗದು 
ಕೊಂಢೋಗಿ ಸಾರಿಸಿ ಕಣವೊಣಗಿದಾ ಬಳಿಕ ರಾಗಿಯ ಹುಲ್ಲ ಹರವುತಿರು. 
(633೯2. ೩೦-4೦). ವ. ಎತ್ತು, ಕತ್ತೆ ಮೊದಲಾದ ಪ್ರಾಣಿಗಳು 


(44, ೫» ೭೭)- 


36. 


30 


48 


ಮಾಡಿದ ಕುಕ್ಕೆಯಂತಹ ಸಾಧನ : ಮಂಕಣಿಹೊರುವಾ ಕೋಣನ ಮುಂದೆ 
ಮಹಾವೀಣೆಯನ್ನು ಪಿಡಿದು, . , ಬಾರಿಸೆ ತಿಳಿವುದೆ (805. ೪೬-೫). 
೩. ಜಲಾಶಯದಿಂದ ಕಾಲುವೆಗೆ ನೀರನ್ನು ಎತ್ತಿಹಾಕಲು ಉಪ 
ಯೋಗಿಸುವ ಬಿದಿರಿನ ಸಾಧನ: (ಸ್ಕಾಂಕರ್‌)- ಮಂಕರಿ: ೧. ಮರಿ 
ಗಳಿಗಸುಕೂಲವಾಗಿ ಚನ್ನಕ್ಕನು ಒಂದು ಮಂಕರಿಯಲ್ಲಿ ನೆಲ್ಲುಹುಲ್ಲನ್ನೂ 
ಬಟ್ಟೆಯ ಚಿಂದಿಯನ್ನೂ ಹಾಕಿ ಅಟ್ಟದ ಮೇಲಿಟ್ಟಿದ್ದಳು (4೪4. ೩೩); 
ಒಂದು ಸೇದುವ ಹಗ್ಗ ಮತ್ತು ಒಂದು ಮಂಕರಿ ಬೇಕು (೪4ರ. ೬೩). 
ಮಂಕ್ರಿ: ೧. ಮುತ್ತಿನ ಗುದ್ದಿಲ್ಲ ಅಗೆಸ್ಕಾರು ಅರಸಣವ ಬೆಳ್ಳೀ 
ಮುಂಕ್ರೀಗೇ ಬವರ್ಯಾರು (ಜುಜ್ಮಕ. ೦೭೩): ಗೌಡನ ಹೆಂಡತಿ ಕಡುಚಿಲ್ವೆ 
ಯಾದರೆ ಕಸದ ಮಂಕ್ರಿ ಹೊತ್ತು ತಂದಾಗ ಕಂಡೀತು (ಗಾರ). 
[ < ಸಂ. ಮಸ್ಕರ,/ತುಳು. ಮಕ್ಕೆರಿ; ತೆಲು. ಮಂಕೆನ್ನ ತೊದ. 
ಮೋರಿ./ಮರಾ. ಮಾಂಕಣ ] 
ಮಕ್ಕರ್ಕಿ (ನಾ). ಸಂನ್ಯಾಸಿ; ಯತಿ: (೪). 
ಮಕ್ಕಳ್‌ 'ಮಗು' ಪರಾ. 
ಮಕ್ಕಳು 'ಮಗು' ಪರಾ. 
ಮಕ್ಕಾಮಕ್ಕಿ "ಮಕ್ಕಿ: ಪರಾ. 
ಮಕ್ಕಿ. ಮಕಿ. ಮಕ್ಕೆ, ಮೆಕ್ಕೆ, (ನಾ). ಬೆಳೆ ಹುಲುಸಾಗಿ ಬೆಳೆಯದಿರುವ 
ಎತ್ತರವಾದ ಜಮಿಾನು ; ಮೇಡುಗದ್ದೆ ; ಕೊಸಿಗಗೊಳದ ಕೆಟಗೆರಡು 
ಮತ್ತರ್ಮಕ್ಕಿಯೊಳೆರಡುಮತ್ತರ್‌ (ಎ6. ೪111, ಸೊರೆಂಿ. ೭೦-೦೬; 939); 
ಮನೆಯ ಬಾಗಿಲ ಗದ್ದೆ ಮಕ್ಕಿ ಸಹ ಬಿತ್ತುವದು ಮುಡಿ ೬ ಅಂತು ಬಯಲು 
ಮಕ್ಕಿ ಸಹ ಬಿತ್ತುವದು ಮುಡಿ ೧೮ (೩323: 2-11: 9೫-೦8; 144); 
ಗದ್ದೇಭೂಮಿಯಲ್ಲಿ ಮಕ್ಕಿ, ಬೈಲು, ಕಾರು ಎಂದು ಮೂರು ವಿಧವು 
(ಮುಂಡು, ೫-೨03). ಮಕಿ: ಆ ಭೂಮಿಯ ಮೇಲಣ ಮಕಿ ಬೀಜವರಿ 
ಸ ೫ ಉಭಯು ಕಾರಗದೆ ಮಕಿ ಸಹ ಬೀಜವರಿ ಸ ೧೦ (೧೪. 171, ಮೂರಗ 
84-35; 160). 'ತಲೆಮಕಿ' ಪರಾ. ಮಕ್ಕೆ : ಗದ್ದೆಯ ಮೇಲಣ ತೋಟ 
ಮನೆ ಮಕ್ಕೆ ಆರವೆ ಸಹಿತವಾಗಿ (ಎಇ. ೫೩೪110, 0೦-೫೨; 1256); ಗದ್ದೆ 
ಅಲ್ಲಿ ಪಡುವ ಮಕ್ಕೆಯೆಲ್ಲಊ ಕಂನುವಕಟ್ಟಿಯ ಬಡಗಣ ಎರಡುಗದ್ದೆ 
(3923-28-11, 03-08; 1972). ಮೆಕ್ಕೆ: ಮಕ್ಕಿ ಮೂಡೆ ೩೦ 
ಮೆಕ್ಕೆ ಮೂಡೆ ೧೦ ಬಯಲು ಮೂಡೆ ೪೦ ಅಂತು ಬಾಳು ನಾಗಂಡುಗ 
ದಲು ಬಿತ್ತುವ ಮೂಡೆ ೮೦ (239%. 3-18: 90೭-04; 1977); ಯಿಂತೀ 
ಚತುಃಸೀಮೆಯಿಂದೊಳಗುಳ್ಳೆ ಮನೆ ಬಾವಿ... ಮಕ್ಕಿ ಮೆಕ್ಕೆ 
ಬಯಲು (2333. 1x-ii, 94-0೬; 1400); ಬೀಡಿನ ಬಗೆ ಮಯ್ಯನ 
ಬೆಟ್ಟು ಮೆಕ್ಕೆ ಮಂ ೨ (ಇನ: ೦೯೩೦, ಕುಂದಾಫರೆ. 5೨-09 1409). 
[ದೇ.॥ ತಮಿ, ಮಕ್ಕಿ ಇ ಸುಣ್ಣಕಲ್ಲು ಸೇರಿರುವ ಭೂಮಿ; ತುಳು, 
ಮಕ್ಕಿ ಎ ಉಳುವಿಕೆ) 
ಮಕ್ಕಿ. » ಮುಚ್ಚೆ, (ನಾ). ನೊಣ; ಮಕ್ಷಿಕ. ಮಚ್ಚಿ : “ಮಚ್ಚಿ 
= ನೊಳಂ, ನೊಣಂ” (ಕುರ ಶಂ. ೨). ಮಚ್ಚು, : “ ನೊಳವು 
ಮಚ್ಚಿಂದಕ್ಕು” (ಕ್ಕೂಕ್ಕೆ- 9): ದ್ವಿತ್ವದ ಚಕಾರಕ್ಕೆ... ಮಕ್ಷಿ 
ಮಚ್ಚು (ಕರುವ. ೨೬೨ ಶ್ರದೋ). 
ಮಕ್ಕಿಕಾಮಕ್ಕಿ, ಮಕ್ಕಾಮಕ್ಕಿ ಒಂದು ಕೃತಿಯನ್ನು ಇರು 
ವಂತೆಯೇ  ನಕಲುಮಾಡುವುದು, ಯಥಾವತ್ತಾಗಿ ಪ್ರತಿ 
ಮಾಡುವುದು ; p ಜನಜನಿತವಾಗಿರುವ ಒಂದು ಕಥೆಯ ಪ್ರಕಾರ 
ಒಬ್ಬ ಸಂಲ್ರಾನನು ಪ್ರತಿಕಾರನೊಬ್ಬನಿಗೆ ಕುರಾನನ್ನು ಯಥಾವತ್ತಾಗಿ 
ಪ್ರತಿಮಾಡಲು ಅಜ್ಞೆಮಾಡಿದಾಗ, ಪುಟದ ಮಧ್ಯೆ ಸಿಕ್ಕು ಸತ್ತ 


[<ಸಂ. ಮಸ್ಕರಿನ್‌] 


ಮಕ್ಕಿಕಾಮಕ್ಕಿ 


ನೊಣವಿದ್ದುದನ್ನೂ ಬಿಡದೆ ನೊಣದ ಚಿತ್ರವನ್ನು ಬರೆದನು. 
ಈ ಕಥೆಯನ್ನು ಅನುಸರಿಸಿ ಪ್ರಚಲಿತವಾಗಿರುವ ನುಡಿಗಟ್ಟು 
ಇದು: ಅವನು ಬರೆಯುವುದೆಲ್ಲ ಮಕ್ಕಿಕಾಮಕ್ಕಿ (ರೂ); ಇಲ್ಲಿ 
ಕಾಣುವುದು ಕುಮಾರವ್ಯಾಸನ ಭಾವಗಳ ಇಲ್ಲವೆ ಶೈಲಿಯ “ಮಕ್ಕಾ 
ಮಕ್ಕಿ' ತೆರದ ಶುಷ್ಕಾನುಕರಣವಲ್ಲ (ಕಸಾತ- ೩80); ಅಲ್ಲಿಯ ಕಥೆಯನ್ನೇ 
ಇಲ್ಲಿ ಮಕ್ಕಾಮಕ್ಕಿಯಾಗಿ ಅನುವರ್ತಿಸಿಲ್ಲ (ಹೆಕ್ಕಿಕೆ ೭ ಮುನ್ನು). 

[<ಪ್ರಾ. ಮಕ್ಕಿ, 1 ಸಂ. ಮಕ್ಷಿ./ಹಿಂ. ಮಕ್ಬೀ) 
ಮಕ್ಕಿಕಾಮಕ್ಕಿ 'ಮಕ್ಕ್ವಿ' ಪರಾ. 
ಮಕ್ಕಿಗದ್ದೆ (ನಾ. = ಮಕ್ಕಿ: ಮಕ್ಕಳ ಕೆಲಸ ತಿಳಿಯದು. ಮಕ್ಕಿಗದ್ದೇ 

ಬೆಳೆ ತಿಳಿಯದು (ಣರ). ಮಕ್ಕಿ + ಗದ್ದೆ (ಗಲಿ) 
ಮಕ್ಕಿಭೂಮಿ (ನಾ). ಎತ್ತರವಾದ ಪ್ರದೇಶ; ಮೇಡು: ಮಕ್ಕ 
ಭೂಮಿಯು -ಇದು ಎತ್ತರವಾದದ್ದು. ಇದರೊಳಗೆ ವರ್ಷದಲ್ಲಿ ಒಂದು 
ಬೆಳೆ ಮಾತ್ರ ಬರುವುದು (ಮುಂದು: ೫-303) ; ಕಾಗೇರಿತೋಡಿನ ಉತ್ತರ 
ಕೈರುವುದು ಮಾರ್ಕೊೋಡು ಮಕ್ಕಿಭೂಮಿ (ರನ ತೂ). 
[ಮಕ್ಕಿ 4- ಭೂಮಿ] 
ಮಕ್ಕು (ನಾ). ದೀಪವು ಉರಿಯುವಾಗ ಅಥವಾ ಉರಿದಾದ ಮೇಲೆ 
ಬತ್ತಿಯ ಕುಡಿಯಲ್ಲಿ ಕಟ್ಟಿಕೊಳ್ಳುವ ಕಿಟ್ಟ,- ಕಾಡಿಗೆ: ಮುದುಕಿ 
ಅದೇ ಕಡ್ಡಿಯಿಂದ ದೀಪದ ಮಕ್ಕು ಹೊಡೆದು ಬತ್ತಿಯನ್ನು ಸ್ವಲ್ಪ ಚಾಚಲು 
» « « ಉರಿಯತೊಡಗಿತು (ಕ್ರಣಸ. ೭೩) ; ಕೋಣೆಯಲ್ಲಿಯ ಚಿಮಣಿಯ 
ಮಕ್ಕಿನಿಂದ ಹೊಗೆಯು ಯಮನ ಪಾಶದಂತೆ ಸುಳಸುಳಿಯಾಗಿ ಮೇಲೆದ್ದಿತ್ತು 
(ಕಾಗೆಳ. ೬೦). "ಅಂಟುವಕ್ಕು' ಪರಾ, 
ಮಕ್ಕುಹಿಡಿ (ಶಿ) ಕಿಟ್ಟಿವುಂಟಾಗು ; ಕಾಡಿಗೆಗಟ್ಟು : ದೀಪಕ್ಕೆ 
ಮಲ್ಕುಹಿಡಿಯದ ಹಾಗೆ ನೋಡಿಕೊಂಡು ಸದಾ ಅದಕ್ಕ ತೈಲ ಒದಗಿಸುತ್ತ 
ಇರಲು ನೀಲಕಂಠನೇ ತಕ್ಕ ಪ್ರಹಾರಿ ಅಲ್ಲವೇ? (ಇಕ್ಕಳ, 920) ; 
ಹೊತ್ತಿದ ಬತ್ತಿಗೆ ಮಕ್ಕುಹಿಡಿದಂತೆ ಆಗಿ ಕಾಂತಿ ಕಂದಿಹೋಗಿದೆ. (ಹುತ್ಮಾಲಿ- 


or). [ಮಕ್ಕು + ಹಿಡಿ (<ಪಿಡಿ)] 
ಮಕ್ಕೆ "ಮಕ್ಕಿ' ನೋ 
ಮಕ್ತೆ. ಮಖ್ತೆ (ನಾ), ಗುತ್ತಿಗೆ: ಕಂಪೆನಿಯ ವ್ಯಾಪಾರದ ಮಕ್ತಿಯು 


ಸ್ಥಿರಗೊಳಿಸಲ್ಪಟ್ಟಿತು (ಹಂರುಣ: ೨6) ; ಇವಳಿಗೆ ಬೇಕಾದವರು ನಮ್ಮ 
ಮನೆಗೆ ಬಂದರೆ ಮಾಶುಡುವ ಮಕ್ತಿ ಅವಳಿಗೆ (೬48. «4). ಮಖ್ತೆ: 
ಈಗ ಜೇನು, ಅಳ್ಳೀಕಾಯಿಗಳ ಮಖ್ತೆಯಾಗುತ್ತದೆ (8೪5. ೩೦)- 
[-ಆರ, ಮಕ್ತಅ ; ಹಿಂ. ಮರಾ. ಮಕ್ತಾ, ಮಖ್ತಾ] 
ಮಕ್ತೆದಾರ, ಮಕ್ತೇದಾರ (ನಾ): ಗುತ್ತಿಗೆದಾರ : ಕೆಲವರು ವಕೀಲರೂ 
ವ್ಯಾಪುರಸ್ಕೆರೂ ಮಕ್ತೆದಾರರೂ . . . ಕೆಲವರು 'ಸಾವಣರರು ಇರುತ್ತಾರೆ 
(49. 60) ; ಮಕ್ತೆದಾರನೂ ಹೆಚ್ಚು ಮಾತನಾಡಿಸಲಿಲ್ಲ (2ಲ್ಕಿತೊ. ೫೪). 
ಮಕ್ತೇದಾರ ; ಇದಕ್ಕೆಲ್ಲ ಸಂಸ್ಕೃತಿಯ ಕ್ಷೇತ್ರದಲ್ಲಿ ಮಕ್ತೇದಾರರಾದ 
ಧರ್ಮಗುರುಗಳೂ ಸಾಮಾಜಿಕಕ್ಷೇತ್ರದಲ್ಲಿ ಮಕ್ತೇದಾರರಂದ ರಾಜರೂ 
ವಿರೋಧಿಸುವರು (ನಾಠಾರ- ೬0). [+-ಮರಾ. ಮಕ್ತೇದಾರ್‌] 
ಮಕ್ತೆಹಣ (ನಾ). ಗುತ್ತಿಗೆ ಹಣ ; ಕರಾರುಹಣ : ಎಂಟು ಪಡದೆಗಳಿಗೆ 
ಕೂಡಿ ಒಟ್ಟು ಮಕ್ತೆಹಣ ಎಷ್ಟಾದೀತು (ಗಂಮಾಯಿ. ೨೦೭). 
[ಮಕ್ಕೆ 4 ದಣ (<ಎಪಣವು)] 
ಮಕ್ತೇದಾರ `ಮಕ್ತೆದಾರ' ನೋ. 


ಮಕ್ಷಿ (ನಾ). ನೊಣ: ಬ್ವಿತ್ವದ ಚಕಾರಕ್ಕೆ - - . ಮಕ್ಷಿ--ಮಚ್ಚು 
(ತಮರ. ೨೬೨ ಪ್ರಯೋ) ; ಕಾಮಾಕ್ಷಿ ಏಕೆ ಮರುಳು? ನಿನ್ನುದರದಿ ನಿಲ್ಲದು 
ಜೀರ್ಣಮುಗದಲೆ, ಈ ವಸ್ತಿ (ಸರಾ. ೪. ೩3). [೫0.7 


ಮಕ್ಷಿಕ (ನಾ). ೧. ನೊಣ : ಮೊರೆದೆಅಕಿಪ ಮಶಕ ಮಕ್ಷಿಕಮಂ ಸೋವತ್ತು 


೬೮೪೪ 


ಮಖಮಲ್ಲು 


ಮನವರತಮೋಲಗಿಸುತ್ತಿರ್ಪದು ಭೂತಕೋಟಿ ದನುಜನ ಗದೆಯಂ (wo. 
7- 4 ಅರಸ ಕೇಳೈ ನಿಮ್ಮ ಭೀಮನ ಪರಿಯನೀ ಸರ್ವಾಸ್ಯ ಸ್ವೈಘಾತ 
ಸ್ಫುರಣಮದಕರಿ ಮಕ್ಷಿಕಾಸಂಘಾತದಂದದಲಿ ಕೆರಳಿ ಕವಿದನು (ae. 
98-30). ೨. ಜೇನುನೊಣ : “ಮಕ್ಷಿಕಂ ಜೇನ ನೊಣನಕ್ಕಿ* (ವಾಗಡಾ- 
8| ೩-೪). [ಸಂ.] 
ಮಕ್ಷಿಕೆ (ನಾ)- ೧: ಇ ಮಕ್ಷಿಕ ೧: ದಂಶಮಶಕಮಕ್ಷಿಕಾಭ್ರಮರಪತಂಗುದಿ 
ep ಸ್ಪರ್ಶನರಸನಘ್ರಾಣಚಕ್ಷುರಿಂದ್ರಿಯಪರಿಚ್ಛಿತ್ತ್ಯುಪೇತಂ 
ಳಪ್ಪುವು (ತತ್ತೃಪ್ರ- ೯೮). ೨. =ಮಕ್ಷಿಕ ೨; ಮಧುರಾಣಿ ಸಂಭ್ರಮದಿ 
ಕಳಾ. (5ರಳು. ೪೨5-3). [ಸು, ಮಕ್ಷಿಕಾ] 
ಮಕ್ಷುರಕ (ನಾ): ಎ ಮಕ್ಷಿಕ ೧; ಪರಿಮಳವನಳಿ ಪೀರ್ವವೊಲು ಮಕ್ಷುರಕ 
ಬಲ್ಲುದೆ (ನಂತ. ೦-೨೬)- [<ಸಂ. ಮತ್ನರಕ] 
ಮಖ (ನಾ). ಯಜ್ಞ; ಯಾಗ : “ಯಾಗ; . . . ಮಖ; . . . ಸತ್ರಂ-ಈ 
೧೨ ಯಾಗಂ” (ಶಲಾಯು, ೩೩-೩೩೦); ಆ ಮಖದ ಮಾಹಾತ ದುಂ 
ಪೇಟ; ಡೆ (ಶಂಶಠಾ. ೬-೦೭ ನ) ; ನಡೆತಂದನಪ್ರ ರ್ರತಿಮನದಟನುರವಣಿದು। ಂದೆ. 
. ಸಮೆದ ಮಖವಮಂ ಸುಡುವ ವೀರಭದ್ರನ ತೆಜದೆ (2೫ರ. ರೇ. 90-30) ; 
ಸತ್ಯ ಶಿವ ಸೌಂದರ್ಯ ಮಖಕೆ ಕವಿಯ ಯಾಜನ (60೪. ೨೦-೦೬). 
ಮಖದಯ್ಯ- ಯಜ್ಞದ ಅಧಿಪತಿ; ದೇವತೆ: ಈಜ್ಞಾ ್ಲತಿಬಾಂಧವರ 
ಕೈಯಲರಿಗಳ ಹೊಯ್ದು ಶಿರನರಿದುಯ್ಯಲಾಡಿದವರ್ಗೆ ಮೇಣ್‌ ಮಖದಯ್ಯ 
ಗಳಿಗುನೊಬ್ಬಳು (1a. 6-೭)... ಮಖದೂಟ ಇ ಯಜ್ಞದ; 
(ದೇವತೆಗಳಿಗೆ ನೀಡುವ ಆಹಾರ; ಹವಿಸ್ಸು 2 ಸೊರ್ಕಿದ ದೈತ್ಯ ರಂ 
* ಮಖದೂೊಟಕೊಲಲ್ಲು ಬಂದ ದೇರ್ವ೯ಳನಿಕ್ಕಿ ದಂ (ನೃಷು, ೧೦-೮). 
[ಸಂ.] 
ಮಖಜೆ (ನಾ). ಯಜ್ಞದಿಂದ ಹುಟ್ಟಿದವಳು ; ದ್ರೌಪದಿ : ಮೃಡ 
ತಾಂ ಭಿಕ್ಷವ ಬೇಡನೇ ಮಖಜೆ ತಾಂ ತೊಬಿಗ್ತಾಗಳೇ (ಸೋಮೇಕ. ೩೨). 
[ ಸಂ. ಮಖಜಾ ] 
ಮಖತುರಗ (ನಾ). ಯಜ್ಞದ ಕಂದುರೆ ; ಯಾಗಾಶ್ವ : ಆವ 
ಮಖತುರಗಕ್ಕೆ ಬೆಂಬಟ್‌ನೋಪೆಯಾ ರಾಮನೊಲ್ಮೆ ನಿನಗೆ ರಕ್ಷೆಯಿರ್ಕೆ 
(ಉನಾಕ್ಕಿ. ೪೯-೦೬), [ಸಂ.] 
ಮಖಧ್ವಂಸಿ (ನಾ). ೧. (ದಕ್ಷನ) ಯಾಗವನ್ನು ನಾಶಪಡಿಸಿದವನು . 
ಈಕ್ವೆರ : ಆಂಜದಿರಂಜದಿರು ವರವೇಷಜಾಖಿರವಲ್ಲ ಸತಿಯರೊಳ್ಳಾದಿ 
ಪಾತಿಪ್ರತ್ಯ ನಿನಗೆಂದನು ಮಖಧ್ವಂಸಿ (ಕಣಕ. ೦-೩೦).೨. ವೀರಭದ್ರ. 
ಹಂ. ಮಖದ್ಧ ಸ್ವೈಂಸಿನ್‌] 
ಮಖಪುರುಷ (ನಾ). ಯಜ್ಞದ ದೇವತೆ; ಯಜ್ಞ ಸ್ಲಪುರುಷ; ವಿಷ್ಣು ; 
“ಹಂ ಶೌಂ. . 'ಮಖಪುರುಷಂ ಜನಾರ್ದನಂ... ಗೋವಿಂದನಕ್ಕೂಂ” 
(ಮುಂಗರಾ- ೬-೦1); ಮಖಪುರುಹನರ್ದ ದೆಸೆಗಭಿಮುಖನಾದೆಂಡೆ 
ಪೋಯ್ತುಘಂ (ಜಗು. ೫-೬೭). [ಸಂ,] 
ಮಖಮಲ್ಲು, ಮಕಮಲ್ಲು (ನಾ). ಸೂಕ್ಷ್ಮನೆಯ್ಗೆಯ. ನಯವಾದ 
ಹೊರಮೈಯುಳ್ಳ ಒಂದು ಬಗೆಯ. ರೇಷ್ಮೆಯ ದಪ್ಪಬಟ್ಟೆ ; 
ವೆಲ್ವೆಟ್ಟು : ಆಕೆಯ ಮೈಚರ್ಮ ಮಖಮಲ್ಲಿನ ಹಾಗೆ ಮೃದುತ್ವ 
ಹೊಂದಲು ಆ ಸಾಬೂನಿನ ವಿಪುಲ ನೊರೆಯೇ ಕಾರಣ (ಭಾರ. ೨೮೩), 
ಮುಖದುಲ್ಲಿನಂಥ ಗುಂಜುಗಳುಳ್ಳೆ ಹತ್ತಿಯ ಬಟ್ಟೆ; (ರೇಷ್ಮೆ ಮತ್ತು 
ಹತ್ತಿಬೆರಕೆಯ) ಒಂದು ಬಗೆಯ ಮಿಶ್ರ ಮಖದಲ್ಲು (೪1904, 094). 
ಮಕಮಲ್ಲು : ತಮ್ಮ ಕೋಣೆಯೊಳಗೆ ಹೋಗಿ ಕೆಂಪುದುಕಮಲ್ಲುಬಟ್ಟೆಯ 
ಉಡುಪುಗಳನ್ನು ಧರಿಸಿಕೊಂಡು ಬಂದರು (ಶ್ರಫಾ3. 11, ೦೦). 
[+ ಪಾರ, ಮಖ್ಮಲ್‌; ಹಿಂ. ಮಖಿಮಲ್‌, ಮರಾ, ಮಖ್‌ಮಲ್‌, 
ಮಖಮುಲ್‌. ಮಖ್ಮಲ್‌] 


5 


ಮಖಶಾಲೆ ೬೮೮೫ ಮಗಮೆ 


ಮಖಶಾಲೆ (ನಾ). ಯಜ್ಞವನ್ನು ಮಾಡುವ ಸ್ಥಳ; ಯಾಗಮಂಟಪ : 
ಮಯನ ಮತದಲಿ ವಿಶ್ವಕರ್ಮನ ನಯವಿವೇಕದಲಮಲಮಖಶಾಲೆಯನು 
ನಿರ್ಮಿಸಿದರು. ಸುಲಕ್ಷಣಶಾಸ್ತ್ರಸೊತ್ರದಲಿ (ಕುವ್ಮಾತ- ೬.೨೪); ಬಹು 
ಸಾಧನಂಗಳಿಂ ಭೂರಿಸಂಭಾರಸಂಗ್ರಹದಿಂದೆ ಬೇಕಾದ ವಸ್ತುಸಂಜಾತದಿಂ 
ಮಖರಾಲೆ ಕಣ್ಣೆಸೆದುದು (ತೈಮಕಾ- 48-೩೪) 7 ಮಖಶಾಲೆಯಂ ರಚಿಸಿ 
ಯಜ್ಞಕುಂಡಂಗೈದು (ಶ್ರೀರಾಮಾ, ೦೦-೨೩೪). [ಹಂ. ಮಖಶಾಲಾ] 

ಮಖಶಿಖಿ (ನಾ). ಯಜ್ಞಕುಂಡದಿಂದ ಏಳುವ ಬೆಂಕಿ; ಯಾಗಜ್ವಾಲೆ : 
ಮಖಶಿಖ ಮಖಸಂಭವ ಲೋಹಯುರಂಗಳಿವೆನಿಪ ಪಟ್ಟಿಸಾಹಣದ ಹಯಂ 
ಮುಖಲೀನ ಖಲೀನೋತ್ತಾನಖಣತೃತಮೊದವೆ ನಿಂದುಪಂದರಮನೆಯೊಳ್‌ 
(ಮೂತಿ. ೯-೫). [ಸ೦. ಮಖಶಿಖಿನ"] 

ಮಖಾಡೆ “ಮೊಗ' ಪರಾ. 

ಮಖಾರಿ (ನಾ). ಎ ಮಖಧ್ವಂಸಿ ೧: ಮಖಾರಿಯಸ್ಮಿರಪರದೈವದೊಳ್‌ 
ತೊಡರದಿಂತು ಬರ್ದುಂಕಿದೆನೈ ಮಹೇಶ (ಶಂಶಾಶ- 34): [ಸಂ.] 

ಮಖಾಳ "ಮಕಾಳ? ನೋ. 

ಮಖೆ 'ಮಗ್ಗೆ' ನೋ. 

ಮಖೇಡಿ ` ವಖಹೇಡಿ' ನೋ. 

ಮಖೇಡಿತನ " ಮುಖಹೇಡಿತನ ` ನೋ. 

ಮಖ್ತೆ : ಮಕ್ತೆ' ನೋ. 

ಮಗ (ನಾ). ೧. ಗಂಡ ಹೆಂಡತಿಯರ ಅಥವಾ ಗಂಡು ಹೆಣ್ಣಿನ 
ಪರಸ್ಪರ ಲೈಂಗಿಕಸಂಬಂಧದಿಂದ ಜನಿಸಿದ ಗಂಡುಸಂತಾನ ; 
ಪುತ್ರ; ತನುಜ: ಶಾನ್ತಪನ ಮಗ ದೇವರೇಜೆಯ (ಕ. ೪113: 1360, 
೫೬೦-೨೮; 672); ಈ ಪೊಟಲ ಪ್ರಧಾನನಪ್ಪ ಶ್ರೇಷ್ಠಿ ಇಂದ್ರದತ್ತನೆಂಬೊಂ 
ಪದಿನಾಜುಂ ಕೋಟಿ ಕಸವರಮನೊಡೆಯೊನಾತನ ಮಗನೀತಂ (ಎಕ್ಮಾರಾ- 
ox); ಕೊಂದೆನ್ನ್ನ ಮಗನನಿಂ ಭಯುದಿಂದಂ ರಸೆವೊಕ್ಕುವ 
ಪೊಕ್ಕುಂ. , . ಮೇಣವಂ ಬರ್ದುಕುವನೇ (ಶಂಪರಾ, 


೨೦); ಸೂಳೆಯ. 
ಮಗ ಮಾಳವ ಮಾಡಿದರೆ ತಾಯ ಹೆಸರಾಯಿತ್ತಲ್ಲದೆ ತಂದೆಯ ಹೆಸರಿಲ್ಲಾ 
(ಸನ, ೨2೬) ; ವೇದಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ 
ಮಗನ ತಳೋದರಿಯ . ,, , ಜಠರದಲಿ ಜನಿಸಿದನಾದಿಮೂರುತಿ ಸಲಹೊ 


ಗದುಗಿನ ವೀರನಾರಯಣ (ಕುಠ್ಮಾಅ- 9-38), ಪಿ. ಹಿರಿಯರು ಕಿರಿಯ 
ಗಂಡುಮಕ್ಕಳನ್ನು ಕುರಿತು ಪ್ರೀತಿ . ವಿಶ್ವಾಸದಿಂದ ಮಾತನಾಡು 
ವಾಗ ಬಳಸುವ ಶಬ್ದ ; ಭಟ್ಟಾರಾ ಎನಗೆ ದೀಕ್ಷೆಯಂ ದಯೆಗೆಯ್ಯಿಮೆನೆ 
ಭಟಾರರೆಂದರೆಮಗಂತು ದೀಕ್ಷೆಯಂ ಕುಡಲಾಗಾ ಮಗನೆ (ಪತ್ಮಾರಾ- ೬೪-೧೬); 
ಭೀಮನಂದನನನಾ ಪದದೊಳ್‌  ಯಮರಾಜನಂದನಂ ಕರೆದು ಮಗನೆ 
ನೀನಿಂದಿನಿರುಳಿನನುವರಮನೆನಗೆ ಗೆಲ್ಹೀಯ- ವ್ವೀಟ್ಯುಮೆಂದೊಡೆ. (ಕಂಕಣ 
೨-೬ ವ). " ದತ್ತುಮಗ ', " ಸಾಕುಮಗ ' ಪರಾ. 

'ಮಗಂದಿರ್‌, ಮಗಂದಿರು ಎ ೧. ಗಂಡುಮಕ್ಕಳು: ಸಾಗರಸೇನೆಗಂ 
ಸಾಗರದತ್ತನುಂ ಸಮುದ್ರದತ್ತನುಮೆಂಬ ಮಗಂದಿರುಂ ಸಾಗರವತ್ತೆಯೆಂಬ 
ಮಗಳುಮಾದರ್‌ (ಸಾನೇ. ೭); ಟಾವುಂಡನು ಕಳೆಚುರ್ಯ ಬಿಜ್ಜಳನ 
ಮಗಳಾದ ಸಿರಿಯಾದೇವಿಯನ್ನು ಮದುವೆಯಾಗಿ ಅವಳಲ್ಲಿ . . . ಇಬ್ಬರು 
ಮಗಂದಿರನ್ನು ಪಡೆದಿದ್ದನು (ಮೂರ: ೬೪). ೨. * ಮಗ ` ಎಂಬ್ಳು 
ದಕ್ಕೆ ಗೌರವಾರ್ಥವಾಗಿ ಬಳಸುವ ಬಹುವಚೆನ ರೂಪ: ಲೋಕಾದಿತ್ಮ 
ಎಳಅರಸರ್ಮ್ಮನನ್ನಿ: ರ್ಮ್ಮಬ್ಲಡಿಯುವು್‌ ಕದಮ್ಟೂರಾ ನಾಲ್ವದಿನ್ನಃ ರಂ 
» ಎ.ಎ ಮುನಿಗಿತ್ತು (ಎಕ. ಸ, ಕೋಳಾರೆ. ೩-೫; 760); ಮದುರಂಜರಾ 
ಮಗನ್ದಿರ್‌ ರಣಾವಳೋಕ ಶ್ರೀಕಮ್ಬಯ್ಮರ್ನ ವ ಓಥುವೀರಾಜ್ಯಂಗೆಯೆ 
(ಎಕ, 21. asa: 800) [ದೇ.॥ ತಮಿ. ಮಲ್ಲ ಮನ್‌ ತುಳು. 
ಮಗ, ಮಗೆ; ತೆಲು, ಮಗ, ಮೊಗ; ಮಲ್ತೊ, ಮಕ್‌] 


ಮಗಳಕೋಲ್‌ (ನಾ). ಭೂಮಿಯಂನ್ನು ಅಳೆಯುವ ಒಂದು ಬಗೆಯ 
ಅಳತೆಯಂ ಕೋಲು (?) : ಮಗಉಕೋಲಲು ಬಳಂಬುಗೆ ಯಿರ್ಮ್ಮತ್ತರು 
ನೆಲನೊ (ಎಂ. 1೪, 3-06: 23ನೆಡು ಶತ ?)- [7 + ಕೋಲ್ಕ್‌ ] 
ಮಗಂಬಡೆ (ಕ್ರ). ಮಗನನ್ನು ಪಡೆ; ಪುತ್ರನನ್ನು ಹೊಂದು ; ನೀನೆಮ್ಮಂ 
ಮಾಣದೆ ರಾಜ್ಮಾನುಷ್ಮಾನದೊಳೊಡಂಬಡೀಗಳ್‌ ನಿಜಸಂತಾನಕ್ಕೆ ಮಗಂ ` 
ಬಡೆಯೆ ತಪೋನಿಯಮಂಂ ಮಗನೆ ಕಡೆಯೊಳಿರ್ದಪುದಲ್ತೇ (ಅಂಕಿ: 9-60); 
ಗಂಗಾನದಿಯೊಳು ಮಿಂದು ಲತಾಂಗಿ  ಮಗಂಬಡೆದಳಪ್ಪೆ ಕಾರಣದಿಂದಂ 
(ಎಕ್‌ viz, ಶಿವರೊ. 9-00; 122). [ಮಗ -. ಪಡೈ] 
ಮಗಗೆಆ್‌ (ನಾ). ಒಂದು ಕೆರೆಯ ಹೆಸರು: ಪೂರ್ವಸ್ಕಾಮ್‌ ದಿಶಿ 
ಮಗಗೆಜ್‌ (ಸ್ಕೇರಿ, ೦೪೨೪, 60-೪೭: 799)- [ಮಗ? -- ಕೆಲ] 
ಮಗಣ (ನಾ). [ಛಂದ] ಮೂರು ಗುರುಗಳುಳ್ಳೆ ಒಂದು ಅಕ್ಷರ ಗಣ: 
: ಗುರು ಲಘು ಮೂಲರೆ ಮನ ಗಣ... ಮಗಣಂ 
(ಉರೋಂಜಿ-. 0-೩೯ 90ಕರ);, ಮಗಣ-ಓದಿಂದಂ, 
ಅನಂದ೦ (ಕರಡ. ೬೦). [ಷಂ.] 
(ಮಗದುಮಸಕ್ಕರೆ ` ಮಗದುವಿಂಸಕ್ಕರೆ ' ನೋ. 


- | ಮಗದುಮಿಸಕ್ಕರೆ, ಮಗದುಮಸಕ್ಕರೆ, ಮೊಗದುಂಸಕ್ಕರೆ (ನಾ). 


ನಸಂಬಿಳುಪಾಗಿಯೂ ಹಿಟ್ಟಿನಂತೆಯೂ ಇರುವ ಒಂದು ಬಗೆಯ 


ಸಕ್ಕರೆ: ಕಾರಾ, ಮಗದುಮಿಸಕ್ಯರೆ, ತುಪ್ಪ, ಹಿಪ್ಪಿ: ಯಣ್ಣಿ ಮುಂತಾದ 
ಕಿರಾಣಿ ಜೀನಸಗಳು (ಮಂಂನ್ಯಾ- ೨6). ಮಗದುಮಸಕ್ಕರೆ ; ಆ 


ಸಕ್ಕರೆಯಲ್ಲಿ ಜವಾರೀಸ್ಕ್ಕರೆಗೆ ಮಗದುಮಸಕ್ಕರೆ ಎನ್ನುತ್ತಾರೆ (ಕೃಃತ್ರ, 
0). ಮೊಗದುಂಸಕ್ಕರೆ : “ಕಬ್ಬಿನ ಹಾಲನ್ನು ಕಾಯಿಸಿ, ಇಂಗಿಸಿ, 
ಕಾಕಂಬಿಯನ್ನು ಹೊರಡಿಸಿ, ತಯಾರಿಸಿದ ಕಚ್ಚಾಸಕ್ಕರೆ , ಮೊಗದೊಂಸಕ್ಕರೆ” 
(೬೪8601೩೩0- ಇಂಕ) ; ಅರ್ಧಪಾಕವಾಗಿ ಕಾಯಿಸಿದ ಕಬ್ಬಿನ ಹಾಲಿಗೆ 
« ಮೊಗದುಂಸಕ್ಕರೆಯೆಂತಲೂ ಕೆಲವರು ಹೇಳಿದರು (ಸಂತ ೨೮). 
[+- ಮರಾ. ಮಗದುಮಾಸಾಖರ್‌] 

ಮಗಧ (ನಾ). ೧. ಹೊಗಳುಭಟ್ಟ ; ಸ್ತುತಿಪಾಠಕ : ಕುಲದೇಟ್ಸೆಯಂ 
ಮಗಧರು ಸಾದೆರೆಮಾತ್ಯರ್‌ ನಿಯುಕ್ತವಾರ್ತೆಗಳಂ ನಿವೇದಿಸೆ (ಕ್ರೀಂ 
8-8೬). ವಿ. “ಪ್ರಸಿದ್ಧವಾದ ಐವತ್ತಾರುದೇಶಗಳಲ್ಲಿ ಒಂದು ; 
p ಈಗಿನ ಬಿಹಾರದ ದಕ್ಷಿಣದಲ್ಲಿದ್ದ ಒಂದು ದೇಶ; ಅಂಗ 

ಎಎ ಮಗಧ . , « ಕರ್ನಾಟಕವೆಂಬೈವತ್ತಾಲುದೇಶುಗಳಕ್ಕೂಂ (೧೮: 

0೫). [ಸಂ.] 

ಮಗಮಗ (ನಾ)- ಸುವಾಸನೆ; ಪರಿಮಳ: ಹಾಸಿಗಿ ದುಗಮಗ, 
ಮಂಚಕ ರುಗರುಗ, ನನ್ನ ಎದಿ ಮಾತ್ರ ಧಗಧಗ ಉರಿದೀತು (ನಾರೀ. 
೫೪-೪). 'ಮಗಮಗಿಸು' ಪರಾ. " 

ಮಗಮಗಿಸು (ಕ್ರಿ). ಸುವಾಸನೆಯನ್ನು ಬೀರು ; ಕಂಪನ ನ್ನ ಸೂಸು ; 
ಗಮಗುಟ್ಟು ; ಮಗಮಗಿಪ ಜಾದಿ ಪೊಂಗೇದಗೆ ಮಲ್ಲಿಗೆಯೆಂಬ ಪಲವು 
ಪೂಮಾಲೆಗಳಂ ಬಗೆಯಜ್‌ದು ನೀಡುಗುಂ ಮಾಲೆಗಾಅನಂ ಪೋಲ್ತು 
ದಗ್ರಮಾಲ್ಯಮಹೀಜಂ (೪: 3-8೬) ; ಮಗಮಗಿಪ ಕರ್ಪೂರ ಕುಂಕುಮದ 
ಗರುಚಂದನ ಕರ್ದಮ (ಹಾಕ್ಮರಾ. ಓಲ); ಮಣ್ಣ ಮೈಯ ಮಗು , 
ಮೂಡಿದಾಗ ಮಗಮಗಿಸಿತಣ್ಣ ಮುಗಿಲು (ಸೂರ್ಯಣ. ೩೪-0೫). 
“ಗಮಗಮಿಸು' ಪರಾ:  [ಮಗಮಗ - -ಇಸ್ಕು] 

ಮಗಮೆ (ನು): ೧. (ಹಿಂದೆ ದೇವಾಲಯ, ಛತ್ರ ಮುಂತಾದುವು 
ಗಳ ಖರ್ಚಿಗಾಗಿ ವರ್ತಕರ ಮೇಲೆ ವಿಧಿಸುತ್ತಿದ್ದ) ಒಂದು ಬಗೆಯ 
ತೆರಿಗೆ: ಹೊದಕೆ ಹೊಂಬಳಿ ಮಗಮೆ ವಟ್ಟ ಕಟ್ಟಿಗೆ ಸಹ . . . ದಾನ 
ಧಾರಂಪೂರ್ವಕವಾಗಿ ಕೊಟ್ಟ ತಾಮ್ರಶಾಸನ (ನೇರ, ೦೯೬ ೨೩-೪೯ 

| 1380; ಮಠದ ಧರ್ಮಕ್ಕೆ ಸಾರೋದ್ಮಾರವಾಗಿ ಅನ್ನೆಧಾನ ನಡದುಬರೂ 


ಮಗರಿ 


ರೀತಿಗೆ ನಾಉ ಮಗಮೆಯ ಉಂಟುಮಾಡಿದ ವಿವರಾ (ಮಲಂ. ೦೯೩೫ 
೨೬೦ 11»). ೨. ಹಿಂದೆ ಭೂವಿಂಯ ಮೇಲೆ ಹಾಕುತ್ತಿದ್ದ 
ಒಂದು ಬಗೆಯ ತೆರಿಗೆ: ಮಗಮೆ ಸುಂಕದಿಂದ ಧಾರಾಪುರಕೆ ವರಹ 
ಪೊಂದಕೆ ಮಗಮೆ ಹಾಗದಲೆ ಕದಲು ನೂಜುವರಹ ದಣಾಯಕರ ಕೋಟೆಯ 
ಮಗಮೆ ವರಹವೊಂದಕೆ ಹಾಗದಲೆ ಕವಲು ಮಗಮೆ ಯಿಪತಐದುವರಹ 
(ಎ೪. ೫1೪, ಗುಂಡ್ಮುಪೇ- 0೨6-೭೨ ಸು. 1410); ಆರಮನೆಯಿಂದ ಬಂದೆ 
ಹದಿಕೆ ಹೊದಿಕೆ ಮಗಮೆ x xx ಸಿದ್ಧಾಯ ಮನೆವಾರ್ತೆ (660. 
06೩೪, ೫6-34; 2434), 

[- ಉರ್ದು, ಮಹ್ಯಮಾ ; ಅರ. ಮಹೈಮಾ ಇ ನ್ಯಾಯೆಕಟೇರಿ; 
ಮರಾ. ಮಹ್ಯಮಾ ಎ ನೌಕರರ ಮಂಡಲಿ. / ತಮಿ, ಮಕಮೈ] 
ಮಗರಿ (ನಾ). ಒಂದು ಬಗೆಯ ಬಟ್ಟೆ: ಮಿಗೆ ಜಿಲೆಯೇಜಿಸದ ಪೂಲಿಯ 

ಮಗರಿಯ ದೋರಿಯದ ಪಟ್‌ಯ ತಳಿರ್ವಟ್ಟೆಯ ಕಾಡಿಗೆನೀರಿನ ಬಟ್ಟೆಯ 
ಗೆಗಳಿಂ ಸೋಲಿಪುವು ಸೀರೆವರದರ ಪಸರಂ (ಕನ್ನಣ. ೩6) ; ಮಗರಿ 
ಗಜಾವಳಿ ಮಂಡೋದರಿ ಮೆಚ್ಚಿನ ಸೀರೆಯ ಮಳಿಗೆಗಳಂ ಬಳುವಳನೆ 
ಬಳಸಿದುದನೆ ದೂಸಿಗರಾಸುರದಿಂದೊಡರಿಸೆ (ಕುಪುರಾ- 0೫-೮). [?) 
ಮಗರಿಗೆ (ನಾ). ಸ್ತ್ರೀಯರು ಅಲಂಕಾರಕ್ಕಾಗಿ ಕೆನ್ನೆ. ಗಲ್ಲ ಮುಂತಾ 
ದೆಡೆಗಳಲ್ಲಿ ಬರೆದುಕೊಳ್ಳುವ ಚಿತ್ರ ; ಮಕರಪತ್ರ : ಕಪೋಲದೊಳ* 
ಮಗರಿಗೆಯಂ ಬರೆದು (ಕಾಶಾಕ್ಮ- ೦೨೪-೫); ಸಸಿಗರೆಯೋ ತಿಮಿರವೆಣ್ಣ 
ಮೊಲೆ ಮಗರಿಗೆಯೋ (ಸಂತ್ರಶ್ಮು * ೦೦-೭೩). [ ವಮರರಿಕೆ] 


ಮಗರೂರಿ (ನಾ). ಉದ್ದಟತನ ; ಔದೃತ್ಯ: ಈ ಚಿನ್ನವನ್ನು ಮಾತ್ರ 
ತರಬಾರದಿತ್ತು, ನಮ್ಮಿಂದ ಸ್ವಲ್ಪ ಮಗರೂರಿಯಾಯಿತು. ತಪ್ಪಾ 
ಯಿತು. (ಇರುಡಾ, 003) ; ತಿರಕನಿಗೆ ಇಷ್ಟು ಸೊಕ್ಕೇ) ನಾನು ಕರೆಸಿದರೆ 


ಬರುವುದಿಲ್ಲವೆ ? ಇಷ್ಟು ಮಗರೂರಿಯೇ? (ಕಾಕಾ. ೭೪). 
[.- ಆರ, ಮಗರೂರೀ, ಮಘರೂರೇ ; ಹಿಂ. ದುರಾ ಮಗರೂರೀ] 
ಮಗವು ` ಮಗು' ನೋ. 
ಮಗಳ್‌, ಮಗಳು (ನಾ). ೧. ಗಂಡ ಹೆಂಡತಿಯರ ಅಥವಾ ಗಂಡು 
ಹೆಣ್ಣಿನ ಪರಸ್ವರ ಲೈಂಗಿಕಸಂಬಂಧದಿಂದ ಜನಿಸಿದ ಹೆಣ್ಣು: ಸಂತಾನ ; 
ಪುತ್ರಿ: ಸುತೆ: “ ದುಹಿತಾ, ತನಯಾ, ಪುತ್ರೀ- ಈ ೩ ದುಗಳ್‌ 
(ಕಣು. 6೩-450) ; ಕಾಡಚ್ಚಿಯ ಮಗಳ್‌ ಕಾಡಬ್ಬೆ (ಎಕ್ಕ ಇ 
೧೬-೬ ೫9) ; ಎನ್ನ ಮಗಳಂ ಕುಡೆವೆಮ್ಮ ಮಗಳ್ಳಿ ಪೆಟ್ಟಿ 
ಕ್ಕೊಡೆಯನುಂ ಪಿರಿಯ ಮಗನುಂ ಕ್ರಮಕ್ಕರ್ಡ: 
(ಖುಶರಾ- ೧-೩೦ 5) ; ಅನುಜೆಯನಿತ್ತು ನರಂಗಾತನ 


ತನಯಂಗಿತ್ತು ತನ್ನ 


ಪದೆ: ಅರಸರೊಳೆಲೆ ನೀಂ ಸರಸಮನರಸಿಯವೊಲಾಡುತಿರ್ಪೆ ನಿನಗಿದು 


ಗುಣಮೇ ಅರಸರ್‌ ಸರಸಮನಣ್‌ವರೆ ಸರಸಮನಾಡರಸರಲ್ಲವವರೊಳ್‌ ಮಗಳೇ 
(620- ೩-3೩) ; ಬಗೆಗೆಟ್ಟು ಸಾವ ಬಗೆಯಂ ಮಗಳೆ ಮಯಾಶ್ವೇತೆ ಬಗೆ 
ಯದಿರ್‌ (ಉರುಶೂ- ೪0); 


ಮಗಳೇ ನಿನ್ನಅಿಯಮೆಯಿಂ ಬಗೆಯದೆ 
ನ ಗಮೊದವಲುಂಡೆ (ತೇಬಪು- ೦೪-೦೦)- 
೧. ದರಿ ಕಪ್ಪೆಯ ಮಗಳು (೧%: ೩೪೦) ; 
ಪ್ರೇದಿನಿಯ ಸಲಿಸುವೆನು ನಿನ್ನಯ ಮಗಳ ಮಕ್ಕಳಿಗೆ (ಕುಣ. ೨-೨೪) ; 
ಜಗದ ಪಾವನೆ ಭಾಗೀರಥಿ ನಿನ್ನ ಮಗಳೆಯ್ಯ (ಕೃರರ- ರಾ. ೩-೪೯-೦) 
ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ (೫2). ೨. ಮಗಳೆ ಬಾ 
ಕೊಳ್‌ ಐದುಮಂತ್ರಾಳಿಗಳನಿವು ಸಿದ್ದ ಪ್ರಯೋಗವು (ಕ: 
ಮಗಳೆ. ಪೇಳ್ವೆನಿದೊ ದುರ್ವಾರ್ಶೆಯಂ (ಶ್ರೀಂನಾ- ೩೦-೦೯೯). 

೦”, ಮಗಳುದಿರು ಇ ೧. ಹೆಣ್ಣು ಮಕ್ಕಳು: ಕನಾಮಾಲೆ. 


ಮಂ 


೬೧); 


೬೮೪೬ 


10 


5 


ಮಃ 


ಯುಮಾಕೆಯ ಮಗಳ್ಳಿರಪ್ಪ ಕನಕಲತೆಯುಂ. ಪದ್ಮಲತೆಯುಂ ಸೌಧರ್ಮ 

ಕಲ್ಪದೊಳ್‌ ಮೂವರುಂ ದೇವಿಯರಾಗಿ ಪುಟ್ಟಿದೆರ್‌ (ತಾಫುಂಪು- ೧೯೪): 

ಹರಡಿ ನೆಲಸಿದ ಮಗಳ್ಳಿರಣುಗರು ತಾಯ ಕಾಯುತ ಬಿದ್ದರು ( 

) ಎಳು ಮಗಳುದಿರು ಚೋಳರಾಯನಿಗೆ (ಇಗೀತ- ೬೯-೦). 
ಪಿ. ಮಗಳು” ಎಂಬುದಕ್ಕೆ ಗೌರವಾರ್ಥವಾಗಿ ಬಳಸುವ ಬಹುವಚನ 
ರೂಪ: ಶ್ರೀ ಪೃಥಿವೀವಲ್ಲಭ ಸಿಂಘಪೋತರಸರ ಮಗಳ್ಳಿರ್‌ ಶ್ರೀ ಮಹಾ 
ದೇವಿ (4೪ ೫೫, ತಳ್ಳಕೆ. ೩೩-೪ 7 ಸು, ೫5). 

[ಮಗ 4 - ಆಳ್ಕ್‌. / ತಮಿ. ಮಕಳ; ಮಲ. ಮೋಳ್‌ | 

ತುಳು. ಮಗಳು] 

ಮಗಳು "ಮಗಳ್‌ ' ನೋ: 

ಮಗಳ್ಳಾ (ನಾ). ೧. ಸ್ತ್ರೀರೂಪದ ಒಂದು ಪೌರಾಣಿಕ ಪ್ರಾಣಿ; ತುರಗು 
ರೋಹಕನೊರ್ಬಂ . . , ಅಶ್ವಕಂಧರಮಂ ಮೊಕ್ಕನೆದೋಗೆ ಪೊಯ್ಯಡೆಸೆ. 
ದಿರ್ದಂತಾ ಶಿರಂ ಯೋಗಿನೀಶಿರದೊಳ* ಪತ್ತಿಸಿದಂತೆ ಬಿರ್ದಡೆ ಮಗಳ್ಳಾ 
ವೆಂದದಂ ನೋಡಿದಂ (830. 03-೬೩); ಕುಲಜರೊಳೆಂ ಮತ್ತಂತೆಯಂಕುಲಜ 
ರೊಳಂ ಬೆರೆದು. ತಾಂ ಮಗಳ್ಳಾಯೆನಿಸುತೆ ನೆಲದೊಳ್ಳೋರ್ಪಳಿನುತ್ತ 
ವಾಗ್ದಲನೆಯ ನಾಸಿಕಮನರಿದನಾ ವೀರೇಶಂ (ನಕಂ. ೦೨-೩೬). ೨. ಗಂಡ 
ನೊಡನೆ ಇರುವವಳು (?) : `“ಮಗಳ್ಳಾಯೆಂದು ಗಂಡನಂ ಪತ್ತಿ 
ಬಿಡದಾಕೆ`' (8ನುರ, ನ. ೩೬೫), 'ಮಾಳ್ಕುಕಿ' ಪರಾ. 

[ದೇ.॥ ತಮಿ, ಮಠಣ್ಮಾ, ಮಂಣ್ಮೈ ಇ ಸ್ರೀಸ್ವಭಾವ, ಸ್ತ್ರೀತ್ವ ಶ್ವ) 

ಮಗಿಮಾವು (ನಾ). “ಮಾವಿನ ಹಣ್ಣಿನ ಒಂದು ಜಾತಿ” (ಉಕ: ೨೬): 
ಮಾವು ಗೇರ್ಮಾವು ಪುಳಿಮಾವು. . , ಮಗಿಮಾವು ಮಧ:ರಸಭರಿತ 
ಪರಿಮಳಿಪೆ ಸೀರುಚಿಯನೀವ ಮಾವು (ನರೋ. ೨೪-೪) ; ಮೂರೆಂಬ 
ತಿಂಗಳಿಗೆ ಮೂರೇನು ಬಗಿಸ್ಕಾಳೆ ಮೂಡಲ ದಿಕ್ಕಿನ ಮಗಿಮಾವ ತಿಂದೇ 
ನಂಬುವಳೆ (ಊೋಕಗೀ. ೪೩), [ಮಗಿ ? 4 ಮಾವು] 

ಮಗಿಲ್‌, ಮಗಿಲು (ನಾ). ಪ್ರಾಕಾರ ; ಪೌಳಿ ; ಆ ಮಗಿಲೊಳಮೆಯ್ಕೊಳ£ 

ಲಕ್ಷ್ಮೀಮಂಡಪಮಿಂಬನಾಳ್ವು ಕಣ್ಣೆ ಸೆದಿಕ್ಕುಂ (ಪರ್ಥಶಡಿ- 0೬-೩೩); 

ಮಗಿಲ್‌ ಹಸ್ತಂ ೪೦ ಬಣಂಬೆ ಹಸ್ತಂ ೪೦ (೫. ೨೬-೩೨; 
300) : ಆ. ಪುರಮಧ್ಯಮೊಳಿರ್ಪದು ಭೂಪನಿವುಸದ ಮುಗಿಲ , . . 
ವಿಚಿತ್ರಮಣಿಗಣಖಿಚಿತಂ (೫೪85: ೦-೦೪). "ಪೊಮ್ಮಗಿಲ್‌' ಪರಾ. 
ಮಗಿಲು : ಗ್ರಾಮಾಸ(?)ರ್ವ ೨೦೦೦ ಮಗಿಲು ಗ್ರಿಹೇ ಹಸ್ತ ೪೦ 
(೩6: ೫11% ೦೪೦-೨೪ ; 12ನೆಯ ಕತ) ; ಮಗಿಲು ಬುಗಿಲುವಾಡದೊಳಗಣ 
ಜಗಲಿ ಚಪ್ಪರದುಪ್ಪರಿಗೆ . . . ಗಣಿಕೆಯರೊಗ್ಗಿನಲಿ ದೆಜ್‌ದುದು ಸತಿಯ 
ಭವನ (0೩೪: ೦೨-೪) ; ಮಂಡಳಿಸಿದ ಹೊನ್ನ ಮಗಿಲ ಮಧ್ಯದಲ್ಲಿ ತ್ರಿಖಂಡ 
ಹರ್ಮಗಳ ಹೊಂಗಳೆಸ (ಕೋತತ. ೨0-3). "ದುದಿಲ್‌' ಪರಾ. 

[ದೇ.॥ ತೆಲು. ಮಗುಲು ] 

ಮಗಿಲು ` ಮಗಿಲ್‌ ` ನೋ. 

ಮಗು, ವಂಗವು, ಮಗುವು (ನಾ). ೧. ಎಳೆಯ (ಹೆಣ್ಣು ಅಥವಾ 
ಗಂಡು) ಸಂತಾನ ; ಹಸುಳೆ ; ಶಿಶು ; ಏಕೆ ನಿರರ್ಥಕಂ ಮಗುವಿನಂದದೆ. 
ಕೋಟಲೆಗೊಂಡೆನಕ್ಕಟ (ಕಾರಂಶೂ- ೬೨೩) ; ಮಗುವಿನ ಮಕ್ಕಳಾಟಿಕೆ ಮಾರಿ 
ಯಾಯಿತು ವೈರಿರಾಯರಿಗೆ (ಕುಠ್ಮಾರ್ರೋ- ೩-೩) ; ಮಗುವಿನ ಸುಬಕ್ಕಾಗಿ 
ತಾಯಿ ತನ್ನ ಸುಖವನ್ನು ತ್ಯಜಿಸಬಲ್ಲಳು (ರರುಶಾ- 09). ೨. ದೊಡ್ಡ 
ವರು ಚಿಕ್ಕವರನ್ನು ಪ್ರೀತಿಯಿಂದ ಸಂಬೋಧಿಸುವಾಗ ಬಳಸುವ 
ಮಾತು; ಬಾ ಮಗು, ಊಟಕ್ಕೆ ಹೊತ್ತಾಯಿತು (69-) ಮಗವು : ೧. 
``ಬಾಳ;- ಪಾಕ; - - - ಡಿಂಬಃ -ಈ ೯ ಮಗವು": (ಸರಾಯಿ, 5೩-೬೪9); 
ನೆಲಹಿನ ಮೊಸರಂತೆ ಬೆನ್ನೇಜೀದ ಮಗವಿನಂತೆ ಮಣಿಗಡಗದ ಕೀಲಿನಂತೆ 

6-0೪೭ ೪೩೭) ; ಮಗವೀತಂ ಕೊಂಗುಗೊಳ್ವಂ ಗಡ ಗಜಘಟೆ 


(ರರ್ಮಾಮ್ಮ- 


ಮುಗು 
ಎಂ ತಹ 
೧. 
೫-೨೦) : ಮಗುವು ರಾಘವನೆಂದು 
(ತೊರರಾ: ೦-೯-೩೦)- 
ಮಕ್ಕಳ್‌, ಮಕಳು. ಮಕ್ಕಳು. ಮಗುಗಳು (ಬಹು: 
ಮಗಳು? ಮತ್ತು 'ಮಗು'-ಮೂರಕ್ಕೂ ಬಹುವಚನದಲ್ಲಿ ಈ 
ರೂಪೆ ಬರುತ್ತದೆ: ೧. ಒಂದಕ್ಕಿಂತ ಹೆಚ್ಚು (ಹೆಣ್ಣು ಅಥವಾ 
ಗಂಷು) ಸಂತಾನ ; ಸಂತತಿ; `` ಕೃಳೆನಲೈ ಸಂತತಿಯೊಳೆಂ” (18೫೯೧: 
೫೦) ; ಶೀರ್ಶಿಧರನೆಂಬೊನರಸನಾತನ ಮಹಾದೇವಿಯರ್ಕಳ್‌ ಆರತಿ ರತಿ 
'ಜೊರಾ ಇರ್ವರ್ಗಂ ಮಕ್ಕಳ್‌ ಧರ್ಮಘೋಷನುಂ ಧರ್ಮಕೀತಿ: 


ತಂ ಗಡ (ಓಕ.೪. ಬೇಲೂರು ೦೭೪೬: 4129) ಮೆಗುವು: 


ತಪ್ಪಿಸಿ ನುಡಿವ ನುಡಿ ನಿನಗೆ ನಿಗರವೇ 


p ಮಗ, 


(ಕಸಲ. ೦೦೨-೦): ಭೈತ್ಯರರಸುಗಳ್ಳಿ ಪೆಂದಿರ್ಮಕ್ಕಳೋಪಾದಿಯ: 
ಸಂಪತ್ತಾದೊಡಂ ವಿಷತ್ತಾದೊಡಂ ಬಿಡರ್‌ (ಶುಶತಂ- ೪3-೨೨); 


ತಂದೆ ಮಕ್ಕಳಿಗೆ ಬುದ್ಧಿಯ ಹೇಳುವಲ್ಲಿ ತಪ್ಪಿಂಗೆ ಮುನಿವನಲ್ಲದೆ ಪ್ರಾಣಕ್ಕೆ 
ದಖನಿಯ (೧4ರ: ೬೩೪); ಓಡಿ ಬದುಕುವ ಹುಲುಪಣಿಕಿಯತನ ಹೆ: ನ್ಮ ನೀ! 
ಕ್ಷತ್ರಿಯರ ಮಕ್ಕಳಿಗೆ (ಕುಣ್ಯಕ್ರೋ. ೨.೩೮) ; ಮಕ್ಕಳಿದ್ದರೆ ಮನೆ 
ಒಕ್ಕಲಿದ್ದರೆ ಊರು (ಗಾರೆ) : ಮಗುಗಳ ಮಾಣಿಕ್ಕನ ಆಡಿಸಿದೆರೋದೆ 
(ಭ್ರಕಂರ. ೪-೦೬೬-೦): ಮನೆಯ ಮಕ್ಕಳೆಲ್ಲ ಬಿಕ್ಕಿದರು. ಒಂದೆರಡು 
ಮಗುಗಳು ಗಾಬರಿಯಾಗಿ ಕೂತವು (ರೋ. 309)- ೨. "ಮಗ' 
ಎಂಬುದಕ್ಕೆ ಗೌರವಸೂಚಕವಾಗಿ ಬಳಸುವ ಬಹುವಚನ ರೊಪ: 
ಕರುವದ  ಅಂಗೀರಸಗೋತ್ರದ (ಈಶ್ವರನ ಕತ್ತಿಗನ ಮಕ್ಕಳು 
ನಾರಾಯಣಭಟ್ಟರಿಂಗೆ ಮೂಡೆ ೧೦ (ಇ. ೫೪11 ೦೬-೩೨ ; 
1250) ಗಾದೀಕ್ಷಿತರ ದುಕಳು ತಿಂದುಣಭಟ್ಟರಿಗೆ ಗ ೬ . -. ಧಾರಾ 
ಪೂರ್ವಕವಾಗಿ ಶಿವಾರ್ಪಣವಾಗಿ ಬಿಟ್ಟಿಭೀವೆ (ಎಕ. ೪1, ಶವನೊ. ೮-೨3 ; 
268/) .ಮಕ್ಕಮಕ್ಕಳು ಮಕ್ಕಳ ಮಕ್ಕರ್ಳ,ಮಕ್ಕಳುಕ್ಕಳ್‌ ಎ ವಂಶಪರಂಪರೆ, 
ಸಂತತಿ: ಚಂದ್ರಸೂರ್ಯರುಳ್ಳನಕಲೂ ಅವರ ಮಕ್ಕಮಕ್ಕಳು ತರಾಂತರ 
« « ಪೊಕ್ಕಲಿದ್ದರು (ಕ, ೫11, ಶಿರಾ. ೭೬-೦೬: 1319) ; ಬೀರ! 

ಡೆ ಪಿರಿಯ ಬಿದಿರೂರ ಕಲ್ಲಾಡುಗೊಟ್ಟಿಂ ಗಂಗನ 
ಮಕ್ಕಳ ಮಕ್ಕಳ್ವ ತ್ವರೆಗಂ ಸಲ್ಲುಂ (ಎಕ. ಸ ಗೋರಿ. ೪-೨೪; 920) ; ಮನೆ 
ದೀವಿ ಮಕ್ಕಳಂ ಪಡೆದಬಳಾಜನಂ ನೆರೆದ ಮಕ್ಕಳ ಮಕ್ಕಳ ನೀಳ್ಡದೊಂದು 
ದಾಂಗುಡಿವಿಡಿದೀವ ವೃದ್ಧರಾಜ್ಯಮುಮದೇನೆಸೆದತ್ತೊ 
ತೊಡರ್ದಿರೆ (ಅಂಕ: ೨೫೪); 'ಣಮಾಂಡಹೆಗ್ಗಡೆಯರು ತಾವು 
ಕೊಣ್ಣುಕೊಟ್ಟ ನಂದಾದೀವಿಗೆ ಸೊಡರೆಣ್ಣಗೆ ಆ ಸ್ಥಾನಿಕ ಗೊಣಿಯಜೀಯ 
ಪರದೇಸಿಯಪನವರ ಮಕ್ಕಳುಕ್ಕಳ ವಂಶೋದುಭವರ ವಸಂ ಹೊಂಗೆ ಹಾಗ 
ವಡ್ಡಿಯಿಂ. ದೇವರ ಭಂಡಾರವುಗಿ ಕೊಟ್ಟ ಗದ್ಯಾಣಂ ಮೂಜು (ಎಕ 
೫1೪೬ ತಿರುಪು. ೨೬೦-೪; 1199). ಮಕ್ಕಳ ತಾಯಿ ಎ (ಎಳೆಯ ಮಕ್ಕಳಿಗೆ 
ತಾಯಿಯಂತೆ ಅಗತ್ಯವಾದ) ಒಂದು ಬಗೆಯ ಔಷಧೀಯ 
ಗುಣವುಳ್ಳ ಬೇರು : ಬಜೆ ; ಉಗ್ರಗಂಧಿ : "ವಚಾ. ಉಗ್ರಗಂಧ . .. 
ಶತಪರ್ವಿಕಾ -- ೫ ಬಜೇ ಹೆಸರುಗಳು. ಇವನ್ನು ಮಕ್ಕಳತುಯಿ 
ಯೆಂತಲೂ ಕವಣದ ಕಡ್ನಿಯೆಂತಲೂ ಅನ್ನುವರು” (ಸರ್ಕಾಂತಿ. ೦೩೩). 
ಮಕ್ಕಳ ಸಂತಾನಕಟ್ಟು ಆಸ್ತಿಯ ಹಕ್ಕು ಮಕ್ಕಳಿಗೆ ಬರುವ ನಿಯಮ; 
ಸಂತತಿಕಟ್ಟು : ಉತ್ತರದಲ್ಲಿರುವ ನಾಡವರೂ ದಕ್ಷಿಣದಲ್ಲಿರುವ ಬಂಟರೂ 
ಅಳಿಯಸಂತೂಸಂಟ್ಟನ್ನೇ ಅನುಸರಿಸುತ್ತಾರೆ. ಪರಿವಾರ ಬಂಟರಿಗೆ ಮಕ್ಕಳ 
ಸಂತಾನಕಟ್ಟು (ತುಳುತಾ, ೫೦). " ಆಳಿಯಸಂತಾನಕಟ್ಟು ' ಪರಾ. 
ಮಕ್ಕಳಾಟಕೆ.ಎ೧. ಮಕ್ಕಳ ಆಟದ ಸಾಮಾನು: ಆ ಅಂಗಡಿಯಲ್ಲಿ ಬಗೆ 
ಬಗೆಯ ಮಕ್ಕಳಾಟಕೆಗಳಿವೆ (89). ೨. ಮಕ್ಕಳಂತೆ ವರ್ತಿಸುವುದು; 
ಹುಡುಗಾಟ; ಮಗುವಿನ ಮಕ್ಕಳಾಟಿಕೆ ಮಾರಿಯಾಯಿತು 


38. 


೨0. 


೩5 
ದಲ್ಲೂ: 


ನೊಲವ್ಪೂ ಮೆಚ್ಚಿ 


ಚಾಗಂ... 


[3 


೬೮೪೭ 


ಮಕ್ಕ 


ಹಾಗೆಲ್ಲ ಭಾಟಿಕೆ 
ಮಕ್ಕಳುಮರಿ ಎ ಸಣ್ಣ 
ಮಕ್ಕಳು: ಹೆಳತೆಗೆದು ಮಕ್ಕಳುಮಜಾಗಳಿಗೆ 
(ತುನ್ಮಾಕ. ೩0೬) ; ಅವರ ಮನೆತುಂಬ ಪುಕ್ಕಳುಮರಿಗಳಿವೆ (ಕಂ). 
ಮಕ್ಕಳೊಂದಿಗೆ ಎ ಅನೇಕ ಮಕ್ಕಳಿರುವ ವ್ಯಕ್ತಿ: ನಾವು ಮಕ್ಕ 
ಳೊಂದಿಗರು, ಒಕ್ಕಲ ಕುಳ. ದೇವರು (ಶಲ್ಕ, ೫೪-4): ಮಕ್ಕಳೊಂದಿಗಳು 
ರಂಧ್ರೀ . . . ಪುತ್ರ 
ಭೃತ್ಯಾದಿ ಕು! ಹೆಸರು, ಮಕ್ಕಳೊಂದಿಗಳು (ಣಂ. 
ಮಕ್ಕಳೆ.ಂದಿಗಿತ್ತಿ ಮೆಕ್ಕಳೊಂದಿಗಳು : ಮಳೆರಾಯನ 
ಹೆಂಡೆತಿ ಮಕ್ಕಳೆೊಂದಿಗಿತ್ತಿ (ಯ. ೪0): ಮಕ್ಕಳ್ಳೆಡು ಎ ಮಕ್ಕಳನ್ನು 
ಧೂಮಂ ಜೀವಂಗಿಡಿಸ್ಮಿ 
ತೆ ಗೋಟುಂಡೆಗೊಳಿಸಿ (ಸರನೆ: ೬3). 
[ಇ ಮಗ./ತೆಮಿ. ಮಕಪು ) 
"ನೋ. 


ಕೆಲಸಾರಿ ರಂ 


iS 


ಲ) 


ನಂ ಸುತ್ತಿದಂತೆ 


ಮಗುಗೊಲೆ (ನಾ). 
ಮೊದಲೆ ಹೆಳಲಿಲ್ಲದೆ ? 
(ತಂದ್ರಸ- ೨೩-೨೨). [ಮಗು 4 ಕೊಲೆ] 

ಮಗುಚು "ಮಗುಟ್ಟು' ನೋ. 

ಮಗುಚುಕಟ್ಟಿಗೆ (ನಾ). (ಉಕ) (ಹಂಚಿನ ಮೇಲೆ ಬಿಸಿಯಾಗಿರುವ 
ದೋಸೆ ಮೊದಲಾದುವನ್ನು) ತಿರುವಿಹಾಕಲು ಉಪಯೋಗಿಸುವ 
ಮರದ ಅಥವಾ ಕಬ್ಬಿಣದ ಸಾಧನ; ಕುರುಪಿ; ಕಡಚಿ ; 
ಸೀತಮ್ಮನು ಮಗಂಚುಕಟ್ಟಿಗೆಯೊಡನೆ ಬರುವಳು (ತುತ್ಮಾಲ- st) 

[ ಮಗುಚು (೬ ಮಗುಟ್ವು) + ಕಟ್ಟಿಗೆ ] 

ಮಗುಚುಕ್ಕೆ (ನಾ). «ಎ ಮಗುಚುಕಟ್ಟೆಗೆ ; ಮಗುಚುಕೈಯ ತುದಿಯು 

ತೆಳುವಾಗಿದ್ದರೆ ದೋಸೆಯನ್ನು ತೆಗೆಯಲು ಸುಲಭವಾಗುವುದು (60). 
[ ಮಗುಚು (ಎಮಗುಬ್ದು) 4 ಕ್ಕೇ (ಕಯ್ಯ) ೆ 

ಮಗುಟ್ಯ, ಮಕುಟ, (ನಾ). ೧. (ಮಡಿಗಾಗಿ ಉಡುವ) ನಾರು, 
ಫೇಷ್ಮೆ ಮುಂತಾದುವುಗಳ ಧೋತ್ರ ; ತರದ ಪಟ್ಟಾವಳಿಯ ಮಗುಟ 
ಗೆಳ ಹೇರ್ಗಳನು ತಂದು ದೇಶಂಗಳಿಂದ (ಕೃಷ್ಣರ. 3-೪೬) ; ಅನಂತರಾಯರು 
ಮಗುಟ ಉಟ್ಟು ಸಾಂಗವಾಗಿ ಪೂಜೆಮಾಡಿದರು (ಕ| 033). 
೨. (ಬಿಳಿಯ) ಉಣ್ಣೆಯ ಧಾವಳಿ ; ಅಗಸೆಮರದಡಿಯಲ್ಲಿ ಮಗುಟ 
ಕಂಬಳಿ ಹುಸಿ ಸೊಗಸು ಮಾಡ್ಮವರೆ (2೧. ೩೦). ಮಕಂಟ್ಟಿ : ೧, ಬಿ 
ನೀರಿನಿಂದ ಸ್ನಾನಮಾಡಿಸಿ ಅವನಿಗೆ ಮರುಟವನ್ನು ಮಡಿಯುಡುವುದಕ್ಕೆ 
ಕೊಟ್ಟು (ಕಕಾನಂ. 19, 038) ; ಶಾಲೆಗೆ ಹೋಗುವ ಮುನ್ನ 'ಅದನೇ 
ಮಕುಟವನ್ನು ಸುತ್ತಿಕೊಂಡು ಹೊಳೆಯಿಂದ . ನೀರು ತಂದು 
ಕೊಡುತ್ತಿದ್ದ (ಕೂಠನ್ಮ. ೩03): [ ದೇ.॥ ತೆಲು. ಮುಕುಟ, ಮುಕ್ಕುಟ ] 

ಮಗುಟ್ಕ. ಮಗುಡ್ಕ (ನಾ). ಕಿರೀಟ ; ಮಕುಟ ; ಸಗುಣಗುಣಾಢ್ಯ 
ಭೂಪತಿಗಳೇಕಾಂತದಿ ಮಗುಟಗಳೊಂದೊಂದೊರಸಿ ಉಗುವ ಮಾಣಿಕ 
ಹೇಮರೆಜ ನೂಜುಕೋಟಿಗೆ ಮುಗಿದು ಕೊಟ್ಟಿಹರು ವೈಶ್ಯರಿಗೆ (ನೋತ. 
೨೦.೩೩);ಅಳವಟ್ಟ ಮಣಿಯ ಕುಂದಣದ ಮಗುಟದ ಸೊಬಗಿನ, ಕಿಅ;:ಜವ್ವ 
ನದ ಬಿಂಕದ, ನಡೆವೊಂದು ಗಾಡಿಯ ಪುಷ್ಕಲಂ . . . ಪೋಪವಸರದೊಳ್‌ 

). ಮಗುಡ, ; '"ಮಗುಡಮೆಂದು ಮಲಟಂ” (40%, 

ಟಕಾರಕ್ಕೆ ಡಕಾರಂ . . . ಮಕುಟ ಮಗುಡ (ಕನುರ, 

388 ತ್ರಯೋ) ; ಪೊಸಬಾವನ್ನದಣ್ಣು ನಿಅವಿಡಿದುಟ್ಟೊಳ್ಳುಡೆಯ ಸೊಗಸು 


ವುದು: ಶಿಶುಹತ್ಯೆ : ನಾ 
ಕೆಲಸ ಬೇಡ ಎಂದು? 


ತಲೆಯ ಮಗುಡದಂದಂ . , , ಮನಂಗೊಂಡುದು (ಅದ್ಭುತ. ೫೬-೩೩). 
I< ಸಂ. ಮಕುಟ ] 


ಮಗುಡ್ಯ "ಮಗುಟ್ಕ' ನೋ. 
ಮಗುಡ್ಕ (ನಾ). ಒಂದು ಊರಿನ ಹೆಸರು : ಐ ಈಗಿನ ಬಾದಾಮಿಯ 
ಸಮಾಪದ ಮಹಾಕೂಟ : ಬುಧವಾರದನ್ನು[0] ಮಗುಡಕೆ ವಂದು ನನ್ಹಿ 


ಕೇಸ(ಶ್ವ)ರಮು(ಮೂ)ನೆಲ್ಲುಗೆಯುವಂ ಕೊಟ್ಟರು] (೩6. x, 0೦೪-೯: 
೪4): [?] 
ಮಗುರ್ಚು "ಮಗುಬ್ಬು ' ನೋ. 


ಸ 

ಮಗುವು `ಮಗಂ ' ನೋ. 

ಮಗುವುತನ (ನಾ). ಎಳಮೆ; ಬಾಲ್ಯ ; ಶೈಶವ ; ಮಗುವುತನದಲಿ 
ಬೊಂಬೆಯಾಟಕೆ ಮಗುವನೇ ತಹೆನೆಂದು ಬಂದಳು (ಉರ: ೩-೦೭) ; 


ಜಗದ ಜೀವರ ಯಂತ್ರಮಬುಹಾಹೆಗಳನಾಡಿಸಿ ತೋರ್ಪ ನಾಟಕಿ 
ಮಗುವುತನದಲಿ ಬಾಲಕರ ಕೇಳೀಕಲಾಪದಲಿ ಸೊಗಸುವುದು ಸೋಜಿಗವಲಾ 


(Gan. ೦-6-೭೭)- [ಮಗುವು (ಇಮಗು) _. ತನ] 
ಮಗುಸಿ (ನಾ). ಒಂದು ಊರಿನ ಹೆಸರು; ತಮ್ಮಜ್ಞಂ ಮುಗುಸಿ 
ಮಾಕಳನ ದೇಗುಲಕ್ಕೆ ಮುದಿ ೬ ೬ ಮುಳ್ಳಿಟ್ಟಿಸಿದ (ಎಕ. ೪111: ಸೊರಂ. 
[?] 


೫೭೪-೦ ; 954). 


ಮಗುಳ್‌ « ಮಗುಬ* ` ನೋ. 
ಮಗುಳಿಚು "ಮಗುಟ್ಟು` ನೋ. 
ಮಗುಳು "ಮಗುಟ*' ನೋ. 
ಮಗುಳೆ "ಮುಟಿ ` ನೋ. 
ಮಗುಳ್ಳು ' ಮಗುಟ್ಟು `ನೋ, 


ಮಗ್ಗುಳ್ಳು "ಮಗು" ಪರಾ. 

ಮಗುಳ್ಳುಂ `ಮಗುಬ್ಬು' ನೋ. 

ಮಗುಟ್‌, ಮಗಳ, ಮಗುಳು (ಕ್ರಿ). ಮಗುಳ್ತೊ, ಮಗುಲ್ದು 
(ಭೂತನ್ಯೂ): ೧. ಹಿಂತಿರುಗು; ಮುರಳಂ ; “ಮಗುಟ*-ನಿವರ್ತನೇ 
(ಹಿಂದಿರುಗು)” (ಕಠುಣಾ) : ಶಂತನು ಪೊಟಲ್ಲೆ ಮಗುಟ್ಟು ವಂದವರಯ್ಯ 
ನಪ್ಪ ದಾಶರಾಜನಲ್ಲಿಗೆ ಕೂಸಂ ಬೀಡೆ ಪೆರ್ಗಡೆಗಳನಟ್ಟಿದೊಡೆ (ಹರಣ: 


6-೩0 5); ಸೃಗಾಲತನಯನಂ ತದ್ರಾಜ್ಯದೊಳ್‌ ನಿಲಿಸಿ ಮಗುಟ್ಬು 
ಬಂದು ಮಧುರಾಷ್ಟರದ ಪೊಜಪೊಬಲನೆಯ್ದದಲ್ಲಿ (೬. 6-5೩ ವ); 
ಮನದನ್ನಳಪ್ಪ ಕೆಳದಿಗೆಮನಮಂ ಮುಂದಿಟ್ಟು ಬಬಃಕ ಕಟಪಿದೊಡವಳಾತನ 


ರೂಪುಗಂಡು ಕಣ್ಣಂ ಮನಕ್ಕಮುದ್ಧಾರವೆತ್ತು ಭೋಂಕನೆ ಮಗುಬ್ಧಳಿ 
"ಹಟ: 3-೩): ೨. ಬೋರಲಾಗು; ಮುಖ ಅಡಿಯಾಗು : 
* ಹೆಡಂಮಗುಟು್‌ ' ಪರಾ. ಮಗುಳ್‌ ; ಶ್ರೀಮತು ಕ್ರಿಷ್ಣಕನ್ನಿಹ 
ದೇವರು ಜೋತಿ ಜಾತ್ರೆಮಾಡಿ ಮಗುಳ ಬನ್ನು (4923. ಬಾಡ, ೬೫ ಜ್ಯ 
1ನೆಯ ಕಠ); ಅಲ್ಲಿಂ ಮಗುಳ್ಳುಬರುತಾ ಬಳಿಯಲಾ ಮುನಿವರರ 
ಚರಣಂಗಳ ಕೆಲವಲಿಳಿದನು ಮಂಗಿಯ ಶವವನಾ ಭಟನು (ಇಳ್ಮರಾ- 


39-9). ಹ. ಮಡಿಚು; ಮಡಿಸು: ರಥದಲಿ ಮಗುಳ್ಳ 
ಮಂಡಿಯ ದೃಟ್ಟಿಯೋರೆಯಬಾಗಿದೆಪಯವವ . , , ಬಲುಗೈ ಕರ್ಣ 
ಮೂದಲಿಸಿದನು ಪವನಜನ (ಕುನ್ಮಾರ್ರೋ. 0೩-೨೦). ಮಗುಳು: ೧. 


ಎನ್ನ ಮುಂದು ಮನೆಗೆ ಮಗುಳಿದ ಮಡದಿ 
(೧982, 39-03), 

ಮಗುಟ್‌, ಮಗುಳಿ (ಅ). ಮತ್ತೆ: ಜನಃ ; ತಿರಣೆಗಿ; ಬಡವರ್ಗೆಮಗೀ 
ಪ್ರತಂಗಳ್‌ ಏಗೆಯ್ವು; ಇವಂ ನಿನಗಿತ್ತವರ್ಗೆ ಮಗುಟಕ ಕೊಟ್ಟು 
ಬರ್ಪಂ ಬಾ (1ವುಂಪು. ೩6) ; ನೀವೀ ಕಥೆಯಂ ಮಗುಟ್‌ ಪೇಟರ್‌ 
ಲಃ ಸೌಂದರವತಿಯಂ. ಭೋಂಕೆನೆ 


- ಭೇಸರಳಿ ನಾನಿಲ್ಲದೆ ? 


ಬಲ್ಲಿರಿ (ಶುಕತಂ- 30-00) ; 
ಸಿಂಗರಿಸುವುದೆಂದುಸುರ್ದು ಮಗುಟಿಕಿ ಕಟುಪಿದನವರಂ (ಉದ್ಯಲಿ, 6-೦೦). 


ಮಗುಳೆ ; ನೆಗೆಯಲುಭೆಯಂಘೆ ಶಬ್ದ ಒಗೆಯೆ ಮಂದುಭಿ ಶಿವಂ 


೬೮೪೮ 


10 


ಮಗು: 


ಮಗುಳೆ ಶೂಧಿನ್ನಘ್ರಾಣವೆಸಗಿ ನುಡಿದಂ (ಊತ. 0. 


೭ ಆಗಳಲ್ಲಿಂ 


ಮಗುಳೆ ನೆಲಸಿದ ಬೇಗದಲಿ ಸಿರಿವೊಳಲ ನರಹರಿ (ರಕ. €-046) 
ಕಗ್ಗ ಲ್ಲಳೊಸರ್ದುವಾ ಕೊಯ್ದ ಫಲತತಿ ಮಗುಳೆ ಫಲವಾದುವು . 


ಪಟ್ಸ್ಮಲಬ್ರಷ್ಮಿ ಭೂತಳದೊಳವತರಿಸಲು (324. ೪-೩೪)- 'ಮಗುಟ್ಹುಂ' 
ಪರಾ. 

ಮಗುಬಕೆಮುಗುಟಕಿ, ಮಗುಳೆಮಗುಳೆ (ದ್ವಿರುಕ್ತಿ): “ಪ್ರತಿಕ್ಷಣಂ, 
ಅಭೀಕ್ಷಂ: ಭೂಯಃ, ಅಸಕೃತ್‌, ಮುಹುಃ - ಈ ೫ ಮಗುಚಕೆ ಮಗುಬಕ” 


(ಹರಾಡಿ ೨೦-೩೪); ದಿಷ್ಕಾಹುರಮಂ 
(ನರ್ಮಾರಾ- ೮೯-೨ 


ಮಗುಟಿಮಗುಟ್‌ ಬಡ್ಡಿಸೆ. 

ಮುಗುಳೆಮಗುಳೊಡ್ಡಿದನು. ಹೇರಾಳದಲಿ ಧನವನು 
"ಮಗದೊಬ್ಬ ಎಮತ್ತೊಬ್ಬ : ಬೇರೊಬ್ಬ : ಬ್ರಹ್ಮ 
ಶರ್ಮನೆಂಬ ವಿದ್ವಾಂಸನಿದ್ದನು. , . ಈತನ ಬಳಿಯಲ್ಲಿ ಒಬ್ಬ ಶಿಷ್ಕ 


' 
ಮ್ಯಾಕರಣವನ. 


- ಮಗದೊಬ್ಬ ತರ್ಜವನ್ನೂ ಓದುತ್ತಿದ್ದರು (೧48. 


(ಕುವ್ಯಾಸು ೦೪ 


vu, 08). ಮುಗುಳೊಂದು , ಮಗದೊಂದು. ಮತ್ತೊಂದು ; 
ಬೇರೊಂದು; 


ಎಚ್ಚು ಬಹಳ ಫೋಪರೆ ಶಕೃವಿಲ್ಲೆಂದು ಮಚ್ಚರವಳಿದು 
ಕೊಂಡಾಡಿ ಸ್ವಚ್ಛದಿ ಮಗುಳೊಂದು ಬುದ್ಧಿಯ ನೆನೆದುಕೊಂಡುಚ್ಚರಿಸಿದ 
ಮನದೊಳೆಗೆ (64೩8. 00-30); ಈ ಪ್ರುಣಿಯ ಹಿಂದೆ ಅಂತಹುದೇ 
ಮತ್ತೊಂದು ಪ್ರಾಣಿ; ಅದರ ಹಿಂದೆ ಮತ್ತೊಂದು ; ಅದರ ಹಿಂದೆ ಮಗ 
ದೊಂದು (ಗಂಕ್ರ. 3); ಕನ್ನಡಲಿಪಿಯ ಬೆಳವಣಿಗೆಯಲ್ಲಿ ಅದರ ಪ್ರಾರಂಭ 
ದಿಂದ ಕ್ರಿ.ಶ ೫ನೆಯ ಶ.ದ ವರೆಗೆ ಒಂದು... ಕ್ರಿ.ಶ. ೧೪ನೆಯ 
ಶ. ದಿಂದ ೧೮-೧೯ನೆಯ ಶ.ಐರೆಗೆ ಮಗದೊಂದು. , . ಹೀಗೆ ಐದಾರು 
ಮಖಖ್ಯಮಜ: ಗಳನ್ನು ಕಾಣುತ್ತೇವೆ (ಗ್ರಾಂ ೬). [<ದುಗುಬ್‌] 
ಮಗುಟ್ಟು. ಮಗುಚು, ಮಗುರ್ಚು. ಮಗುಳಚು, ಮಗುಳ್ಳು, 
ವೆ. ಮೂಗುಚು (ಕ್ರಿ). ೧. ಹಿಂದಿರುಗಿಸು; ಮರಳಿಸು ; 
ಪರುಜ್ಮುಖೇಕರಣೇ (ಹಿಂದಿರುಗಿಸು)” (ಕರುಣ); ತುಲುವಂ 
(ಇಎ- ೦೯೪೬, ಹಾನುಗ.೨೦೩-೩೫; 889) $ ಗೋಗ್ರಹಣಃ 
ತನಗಾಗಿ ಕಾದಿ ತುಜುವಂ ಮಗುಬದುದುವುಂ ನೆನೆದ (ಹಿತಂ. 
0-೦೭೦) ; ಬಿನ್ನುಂಡಿ ತುಜುವ ಮಗುಟಿ್ತಿ ಸುರಗತಿಗೆ ಸನ್ನ (ಕ್ಲೀಂ. 
೦೯5೦ ೨೫-೧೫; 1040): ವಿ. ಕಾರು; ವಾಂತಿಮಾಡು: ತೆಗೆದಂಬುಜಮಧು 
ರಸಮಂ ಪಗಲೆಲ್ಲಂ ಕರಪುಟಂಗಳಿಂ ಪೀರ್ದುದನಾ ಗಗನಪಥಶ್ರಮದಿಂ 
ರವಿ ಮಗುಬ್ತ್‌ದಂತಾಯ್ತು ಮಿಸುಪ ಕೆಂಬಿಸಿಲುಗಳುಂ (ces: 800); 
ಆ ತಪನಂ ದೀಧಿತಿಪ್ರಸರಮನಟಚಿಕ್ಗಿಸಲ್‌ ನೆಜಕಿಯದಿಂತು 
ಮಗುಬದನೆಂಬಿನಲ ವಿರಾಜಿಸಿದುದು ಪೊಂಬಿಸಲ್‌ (ಕುಸುರೂ, 1-6); ಏಲ. 
ಬಾಯ್ಗಳಿಂ ನೆಣನುಗೆ ನೆತ್ತರುಚ್ಚಳಿಸೆ ಜಂದಿನ ಬೆಟ್ಟು ಮಗುಚ್ಚುದಂತೆ 
ಭಂಡಣದೆಡೆಯೊಳ್‌ ಪೊಣರ್ವ ಪಲಬಾನೆಗಳಂ ಕೆಡಪಿತ್ತದೊಂದು ಮನ್ನಣೆ 
ವಡೆದಾನೆ (ಕಣ. ೨೪). ೩. ಅರೆ; ಸಣ್ಣಿಸು ; ತೇಯು ; ತಮ್ಮ 
ಮುಂ ನೆನಬಿವಾಯುಷ್ಕ್ಯಂಬರಂ ಮಾಯಮಾಗದು ಮೆಯ್‌ ಸಣ್ಣಿಗೆಯೊಳ್‌ 
ಮುಗುಟ್ಹುದೊಡಮೇಂ ದುಃಖಕ್ಕವರ್‌ ನೋಂ 


ರೋ (ಅಪು. ೩-೯೩); 


ಗಂಧನಿಷದ್ಧವಕ್ಕೆ ನವಘರ್ಮಂ ಗಾತ್ರದೊಳ್‌ ಪೊಣ್ಣಿ ಪಜ್ಜಳಿಸಲ್‌ ಕುಟ್ಟಿ 
ಮನುಬ್ಬುವರ್‌ ವರವಿಳಾಸೋದ್ದಾಮೆಯರ್‌ ಭಾಮೆಯರ್‌ (ಕುಸುಮಾ 


೨-೦೦೬):ತೆರಳ್ವೆ ಕಂಪು ನೆಲದೊಳ್‌ ನಜುಸು। ನಳ ಗುಳಿ ತೋಟಿಯಂ 


ಯಂ ತೆಗೆದು 
ಮಃ 


ರಲ್ಲಿಯ ಘಟ್ಟಿವಳ್ತಿಯರ್‌ (4444. 
೪-೦೦೪). ಪರಾ. ೪. ನಂದಿಸಂ; ಆರಿಸು. 

ನ 
ಕಾಲನೊತ್ತೆಂಗುಂ ತಂಬುಲಮಿಕ್ಕೆಂಗುಂ ತಲೆಯನಂಗುರಿಸೆಂಗುಂ “ue 
ಬಾಲೆ ಸೊಡರಂ ಮಗುಟಕ್ತಿಂಗುಂ (ಅಂ. ೦೦-೬): ಮಗುಚು : ೧. 
ತುಣು ಹರಿಯೆ ಕಾದಿ ತುಜುವ ಮಗುಚಿ ಸುರಲೋಃಪ್ರಾಪ್ತನಾದ 
1200); ಜನಪ ಮಾಡಿದ ಹಂಗ ಮಗುಚುವಡೆನಗೆ 


ಕ್ವಿ ಕತ್ತುರಿ 


ಮಗು 


ಆ 


(ಕು var: 8990. ೩34: 


ಮಗುಟ್ಟು ೬೮೪೯ ನುಗ್ಗಲು 
ಲ ನನಪರಮಾಯುಷೈಪರಿಯಂತಂ (ತೊಂರಾ- ೪-4-30); ಚ್ಚು. / ತುಳು. ಮಗುಚು, ಮಗುಪು ತೆಲ್ಲು 


0ಗದೆ ಒಂದೆ ಹಲವು ಕಾಲಂ ತನ್ನಂಗದ ಮೇಲೆ ಧರಿಸಿಕೊಂದಿರ್ದಾ ಹಂಗಂ 
ುಗುಚುವೆನೆನುತುಜಕಿ ಭಾವಿಸಿ (ಯಣ, ೧೩-೦೦): ೫. ಹಿಂದಿರುಗು; 
ರಳು ; ಜಿಗಲ ಹಿರಿಯುಬ್ಬಣದ ಕೈತಳ ಮಗುಚಲಮ್ಮದು ವಾಫೆಯಲಿ ಮಗುಲ್ಹುಂ, ಮಗುಳ್ದುಂ (ಅ). ಪುನಃ ; ಮತ್ತೆ; ತಿರುಗಿ ; ಮಗುಟ್ಟುಂ 


ಮಗುಡ್ತು bj 


ಕುಡ್ಮಾಗ, ೨-೦೩); ಕೌರವಯೋಧಶ್ರೇಷ್ಠರು ಬ 5 ಮತ್ತಿನ] ಮಾತೆಂ ನೆಗಲ್ತಿರೆ ಪೇಟ್ಟಾಗಳಕ್ಕುಮಾ ಮ್ಯಾವೃತ್ತಿ (ಕಂ. 
ುಗೆಚಿ ಬರುವದಿಲ್ಲವೆಂದು ಯೋಚಿಸಿ (ಕಣರೀ. 60). ೬. ಸುತ್ತು: ೩-300): ಪತ್ರಲೇಮ ಬಂಡು ಪೊಡಮಟ್ಟ 
ನುಗು: ಮಗುಚುವ ಭರಕೆಡೆಬಲಕೊಲೆದಾ ತೇಜಿ ಮೊಗಗೊಟ್ಟು ಮೇಘನಾದನನಿದಿರೊಳ್‌ ಕಂಡು. . , ಪೀಡನಿಂತೆಂದಂ (ಕಾರಂಾ- 
ರಿವುಗ ಹಯಕೆ ಮೊಗಗಳೆರಡೊ ನಾಲ್ಕೊ ಯೆಂಟೊ ಹೊ ಅಗಣಿತ ೫೩೫). ಮಗುಳ್ಹುಂ : ಸುತೆ ನೀಂ ತನಯಾರ್ಪಿತರಾಜ್ಯನಪ್ಪ ನಿನ್ನಯ 
ೂಗವೊಯೆಂದೆನೆ ವಿರಾಜಿಸಿತು ( ತಂತ- ತೀ೨೩). ೭. ತಳಮೇಲು ಪತಿಯೊಡನೀಕ್ಷಿಸುವೆ. ಮಗುಳ್ಳು ಮಾಯಾಶ್ರಮಮಂ (ಜಾಳುಂತ- ೩6-69). 
ಸಾಡು ; ಬುಡಮೇಲುಮಾಡು : ಬಿಜುಗೂಳಿ ಗಿರಿ 1] "ಮಗುಚಿ ` ಪರಾ. [ ಆ ಮನುಲು್‌) 
ಖುಜ್‌ದುವು (ಕುವ್ಮಾಸ. ೧೫-೪೦) ; ತೊ' ಮಗೆ ಮೊಗೆ ' ನೋ. 
ಯನ್ನು ಹೆಚ್ಚು ಎತ್ತರಕ್ಕೆ ಎತ್ತುವಂತೆ ಆಗಬುರದು (೪8೫. 0): | |ಮಗೆ,, ಮಖೆ (ನಾ). ೧. ಪ್ರಸಿದ್ಧವಾದ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ 
. ಅಡಿಮೋಲಾಗು $ ಬೋರಲಾಗು : ಎಲ್ಲಿಯುರಿ ಹತತ್ತಿವುದೋ ಹತ್ತನೆಯದು ; ಮಘಾನಕ್ಷತ್ರ ; “ಮಗೆ ಮಘಾ--ಒಂದು ನಕ್ಷತ್ರ” 
'ಡಗೆಲ್ಲಿ ಮಗುಚುವುದೊ (8:4: ೩6-00). ೯. ಕವಿ; ಆವರಿಸು: (ತರ್ಯಕೋ. ೩೩); ದುಡಿತ ಹೋಯಿತು ಮಗೆಯ ಮಳೆಯೋಲ್‌ (ಕಎಫು- 
ನಿಧಿ ಮುಗುಚಿ ಮಹಿಯನು ಮೊಗೆವ ಮಗುವಿನ ನುಡಿಗೆ ಮೈಗೊಡುವ |5|. ೦-೨೨. ೨. ಮಘಾನಕ್ಷತ್ರದಲ್ಲಿ ಬರುವ ಮಳೆ: ಬಂದರೆ ಮಗೆ 
ಕೃಪೆಯನೆನ್ನಲಿ ತೋಜಬೇಕು (೪ನ್ಮಾ. 8-63); ಕೆಲವೊಮ್ಮೆ ಬರದಿದ್ದರೆ ಹಗೆ (ಗಾಡ). ಮಖೆ : ೧. ಮೆ ಅಂದಳದ ಹಾಗೆ ೫... 
ಮಡ ಹೆಚ್ಚಿ ದಡವನ್ನು ಕೊರೆಯುವುದೂ ಮೇಲೆ ಮಗುಚಿ ಹರಿಯು ಹಸ್ತ ಕೈಬೆರಳಿನ ಹಾಗೆ ೫ (ಈರ. ೬೦-೬೩); ಮಖಾ (೧೦) ನಕ್ಷತ್ರವು 
ದೂ ಸಹಜ ( ಸಂಕೋರ. 68) ; ಊರಿಗೆ ಊರೇ ಮುಗುಚಿ ಬಂತು ಕಾಂತಿವೃತ್ತದ ಮೇಲೆಯೇ ಇದೆ (ಸಕತ. ೬೪). ೩. (ಕರಾ) (ಶಿವರಾತ್ರಿ 
ಕಂಕಾನ್ಮು- 6), ಮಗುರ್ಚು; ೧. ಮಿಂಣ್ಣಗಾವುಣ್ಣ ಓಟೂರೆ ತುಜು ಯಂದು ಅಚರಿಸುವ) ಒಂದು ಉತ್ಸವ : ಶಿವರಾತ್ರಿಯ ಮಖೆಯು 
ರಿದಲಿ ತುಜುದ ಮಗುರ್ಚ್ವಿ ಹಲರಂ ಕೊಂನ್ನು ಸುರಲೋಕಪ್ಯಾಪ್ತನಾದ [20 ಅಚ್ಚುತನಿಗೆ  ಹಬ್ಬವಾಗಿದ್ದರೂ ಜೈನಬಾಲಕ ನಾಗರಂಜನಿಗೆ ಹೆಚ್ಚಿನ 
ಎಳೆ. 17111, ಸೊರೆಂ. ಟಿ-೩8; 1047); ಕಂದಿ ತುಜುವಂ ಮಗುರ್ಚಿ ಹುರುಪನ್ನು ಆದು ಕೊಡಬೇಕಾಗಿರಲಿಲ್ಲ (ಮುಗಿಯು, 0)- [-ಆಸಂ. ಮಘಾ) 
ಸ್ಲಂ" ೯೫೩, ೭-6; 1360): ೧೦. (ಬೇಲ, ಬಟ್ಟೆ ಮೊದಲಾದುವು| |ಮಗ್ಗ (ನಾ). ೧- ಬಟ್ಟೆಯನ್ನು ನೇಯುವ ಯಂತ್ರ: ನಮ್ಮ ದೇವರಿಗೆ 
ಳಂತೆ) ಒಳಗನ್ನು ಹೊರಗೆ ಮಾಡು: ಪ್ರಾರಬ್ಧಸ್ಕಾಂತಗಮನಂ ಮಹಾ ಆ ಕನ್ನೆಲ್ಲಿಯಲು ಯೆರಡು ಮುಗ್ಗವನು ಸುಂಕಮಾನ್ಯವಾಗಿ . . . ಕೊಟ್ಟ 
`ರುಷಕ್ಯ ಲಕ್ಷಣಮೆಂದಿಂ ಕುಸಿಯಲಾಗದೆಂದು ಖಂಡಂ ಪೊಜಗುಗೆ ಮಗುರ್ಚಿ ಧಮನ್ಮಶಾಸನ (ಎಳ. 1%, ನೆಂಗಳೂ. ೦೨೨-೧೨: 146); ನಮಗೊಂದು 
ಯಂ ತಿದಿಯುಮನೇಲುಂ ಪಕ್ಕಿ ಕೊಂಡು ನೆಗೆದು (ತಂ: ೫-೩೬ ಐ). |2| ಮಗ್ಗವ ತೋಜಿಬೇತು (ಅರು:ಸಂ- ೩-020); ಹೊಲಿಗೇಯಂತ್ರ, ನೇಯುವ 
ಗುಳಿ ; ೧. ಖಂಡೆಯದ ಮೊನೆಯಲಿ ಮಗುಳಿಚುವರೇ ತನ್ನನೆನು ಮಗ್ಗಗಳೂ ಇದ್ದುವು (ಕುಲ್ಕತ- ೭): ಮಗ್ಗ ನೇಯಲಿಕ್ಕೆ ತಿಳಿಯದಿದ್ದರೂ 
ನಿರವಣಿಸಿತಮುಳಾಸ್ಟ್ರ (ಕುಪ್ಮಾರ್ರೋ- 0-೪೭), ಮಗುಳ್ಳೊ : ೧. ಬೊಪ್ಪ ಹಗ್ಗ ನೇಯಲಿಕ್ಕೆ ತಿಳಿಯದೇ? (ಣರ). ವ, ನೇಯುವ ಯಂತ್ರದ 
ೌಡನವರ: ಸುರಿವ ಮಗುಳ್ವಿ ಸುರಲೋಕಪ್ರಾಪ್ತರಾದರು (ಎಕ. ೫೪೬ ಮೇಲೆ ಹಾಕುವ ಒಂದು ಬಗೆಯ ತೆರಿಗೆ ; ಚಿಕ್ಕಬೆಳ:ಗಲಿಯ ಮಗ್ಗ 
ಕನಿ: ೬೦-೫; 1124); ಸಃಬಯ್ಯ ಹರಿದು ಹಲರಂ ಕೊಂದೆ: ತುಜಿವೆಲ್ಲಂ ಪಣ್ಣಾಕಾರುಕದೆಆ್‌ಯೊಳಗೆ ನಿಬನ್ವಿಯಾಗಿ ನನ್ನಾ ದೀವಿಗೆ ಕೊಟ್ಟ ಪ 
ನಾದಂ (ಎ೫. ೫11, ಶಿವಮೊ. ೩೬-1; 1180); [30] (ಎಕ. ೫1೬ ಶೋನ ಆಳ 7); ' ಸುಂಕ ಮಗ್ಗ ೫೫ ತಳವಾಜಕಕೆ 
ಖನಿದಹಿತಗೆಯ್ದಲ್ಲಿಯುಂ ಮಗುಳ್ತಿಯಹಿತದುಂ ಗೆಯ್ಯಮೆ ಮಾಸಜತವರ ಕಾಣಿಕೆ ಕಡ್ಡಾಯ ಬೀಡಗೋಳು (ಕ. ಸ, ಮುಳಣ: ೨03; 1408)- 
ರಿಸಲಂ (ಕು6ಳ್‌- 0-೩೨-೨), ೨. ಫನರಾಹುವಿಂದುವಂ ತಿಂದು ನಭಸ್ಮಳ * ಮಗ್ಗದೆಜ್‌? ಪರಾ. [ದೇ.॥ ತಮಿ: ಮಲ, ಮಕ್ಕಮೇ ; ತುಳು, 


ಕೊಳೆ ಮಗುಳ್ಳಿದಂತೆ , . | ಮಂಜದೇಂ ರಂಜಿಸಿತೋ (086. ೯-೫). ತೆಲು. ಮಗ್ಗ. /ದುರಾ. ಪರಾಗ್‌) 


ಹ ಸುಳಿಗುರುಳಾಡೆ . - - ಕರ್ಣಷೊರಿತೋತ್ತಳಮೊಲೆದಾಡೆ ಗಟ್ಟಿಗಳ | |ಮಗ್ಗತೆಆಿಗೆ (ನಾ). ಇ ಮಗ್ಗ ೨: ನನ್ನರಸಸೊಡೆಯರು ಮೂರ ನನ್ನು 
ಯಂದು ಮಗುಳ್ದಿದರಿಂದುದಕ್ಕೆಯರ್‌ (೧. 3-೪೦): ಮೊಗಚು : ೧೧.|36] ನಾಥದೇವರ ಶ್ರೀಕಾರ್ಯಕ್ಕೆ ಬಿಟ್ಟ ಮಗ್ಗತೆಜ್‌ಗೆ ಸಾಮ್ಯ (ನ್ನ. 
ರುವಿಹಾಕು ; ತಿರುಗಿಸು : ತಮ್ಮಲಿದ್ದ ಪುಸ್ತಕಗಳನ್ನೆಲ್ಲ ಮೊಗಚಿದರು 0೪25, ೩೬: ೭; ೪). [ಮುಗ್ಗ 4 ತೆಣಿಗೆ) 
ಕಣಕ: 009)- ಮೊಗುಚು : ೧. ಚಿಕ್ಕಗೊಂಡನ ಮಗ ಕಾಬೈ' ಮಗ್ಗದೆರೆ “ಮಗ್ಗ ದೆಜ” ನೋ. 
ಅದು ತುಜುವ ಮೊಗುಚಿ ಪರಲೋಕಪ್ರಾಪ್ತನಾದ (ಎಕ. ಬ. ಮಂತ್ಕ- ಮಗ್ಗದೆಣ, ಮಗ್ಗದೆರೆ (ನಂ). ಇ ಮಗ್ಗ ೨: ಮಗ್ಗದೆಜ? ಪಂಚಕಾರುತ 
1-08; 1190). ೬... ೬ ದೇಪಪ್ರಸಾದ ಗದ್ಮಾಣವೆರಡ ಕೊಂಬದು (ಬಕ. ೪. ಹಾಸನ. ೧೬೫-೯; 
ಮಗುಚಿಕೊಳ್ಳು, ಮೊಗಚಿಕೆೊಳ್ಳುಎ ೧. ಅಡಿಮೇಲಾಗಿ ಬೀಳು; |0| 134 1): ಹೊಜವಾಜಕೊಳವಾಜು ಮಗ್ಗದೆಳ್‌ . , , ಮನೆಸುಂಕ 
ಬೋರಲಾಗಿ ಬೀಳು: ಪಾಪದ ಹೊರೆ ಹೊತ್ತು ಕೆರೆಗೋ ಬಾವಿಗೋ ನೆಜ್‌ಮಲವತ್ತಿಯ ಸುಂಕವಿನಿತಂ (ಮೀರಿ. ೦೯೪೦, 3೪-೪: 1173) ; 
ಮಗುಚಿಕೊಂಡಿದ್ದಾಳೆ (ಸರಣ. 11; 0030) ; ದೋಣಿ ಮೊಗಚಿಕೊಂಡು ಕಬ್ಬಿಲದೆಜ್‌ ಮಗ್ಗ ದೆಜಕೆ ಕಾವಲಿದೆಜ್‌ (ಎಕ್ಕೆ ೪1. ಕಡೂರು: ೪6-90 ; 1902), 
ನಿಟ್ಟಿತು (ಗಂಪ್ರ ೪). ೨. ಬೋರಲಾಗು ; ಬೆನ್ನು ಮೇಲೆ ಮಾಡಿ ಮಗ್ಗದೆರೆ : ಬೇಡಿಗೆ ಬೀಜವರಿ ಮಣುದೆರೆ ಮಗ್ಗದೆರೆ ಸುಂಕ ಸೊಡಿಗೆ 
ಮುಲಗು: ಇಂದು ಅವರ ಮಗು ಮಗುಚಿಕೊಂಡಿತೆಂದು ಸಕ್ಕರೆ ಹಂಚಿದರು. ಎ” ಕುದುರೇಸುಂಕಯಿವು ಮೊದಲಾದವೆಲ್ಲಾ xx ಲವು (ಎಕ. ಸೂ 
(08), ಮೊಗಚಿಬೀಳು- ಕುಸಿದು ಬೀಳು: ಮೇಲಿನ ಕಟ್ಟಡವು[ | ಕೋರಾರ- ೨೪೬-೨೮; 1697). [ದುಗ್ಗ 4- ತೆಲಿ] 


ಸೊಗಚಿಬೀಳುತ ದೆ (ರೇವತಿ ಜೂ) ಮಗಲು " 


ಮಗ್ಗಾರೆ 


ಮಗ್ಗಾರೆ. ಮಂಗರೆ, ಮಂಗಾರೆ (ನಾ), ಒಂದು ಬಗೆಯ ಕಾರೆಗಿಡ : 
"" ಮಂಗಾರೆ ಮಗ್ಗ್ಯಾರೆಯಕ್ಕೆಂ'' (ಮಂಗಣ- 4೬-೮೭); ಮಗ್ಗಾರೆಯ 
ಪಣ್ಣಳನವಅಕೊಗ್ಗಿ ನೊಳಾಗಿಸಿ ಬಬಾತ್ಯಮಂತಾ ಕರಿಯಿಂದಗ್ಗಳಿಕೆವಡೆದ 
ವಿಷಮಂ ಮಗ್ಗುಗುಮಾ ಪುಣ್ಗಳಾಜುಗುಂ (£ತುರ- 0೬-೦೦೦):ಬೆಲ್ಲ. , . 
ಮಗ್ಗಾರೆಕುಯಿ ಇವಿಷ್ಟನು ಎಮ್ಮೆಯ ತುಪ್ಪದಿಂದ ಮರ್ದಿಸಿ ಕಾಲಿಗೆ 
ಇಕ್ಕಿಸಲು ಕಾಲ ಬೀಟೆ ಹೋಗುವುದು (ಕೈರ್ಯತಾ, 21, 0೬6) ; ಕಾರೆ 
ಮಗ್ಗಾರೆ ಗೂಳವು ಮುಳ್ಳುಬೊಬ್ಬು. ಲಿ... ಮುಳುಬೇಲಿಗಳಾ ಸೇರಿ 
ಮುಟ್ಟಿ ಹುಮುಗಸವನು (ಕಠ0. ೦೬೩3): ಮಂಗರೆ ; ಭದ್ರಮುಸ್ತೆ ... 
ಮಂಗರೆಕಾಯಿ ಇವಂ ಹಸುವಿನ ಹಾಲಿನಲ್ಲಿ ಸಣ್ಣನಾಗರೆದು ಜೇನುತುಪ್ಪ 
ವೆರಸಿ ಸೇವಿಸೆ ವಾಂತಿಯಹುದು (ಸತವೈ- ೦6: ಮಂಗಾರೆ :. ಬಕುಳ 
ಮಂಗಾರೆಯಾಚಂ ಪುಲಿಂಗಿಲೆರಂ (ಯಾರರ. ); ಪುಣಿಸೆ ಹೆಗ್ಗವಣಿ 
ಮಂಗಾರೆ . , . ಹೊನ್ನೆ ಮೊದಲುದ ವೃಕ್ಷಂಗಳಿಂ ಗಿರಿಯ ತಪ್ಪಲದರಣ್ಯಂ 
ತೋರಿದತ್ತರುಣರುಚಿ ನುಸುಳಲೀಯದಂತೆ (ಕುಶಾನ. ೧೬-೨೬); ಗೋಣಿ 
ಗೋರಂಟೆ ಮಲ್ಲಿಗೆಯು ಮಂಗಾರೆ ಬೆಟ್ಟದಾವರೆಗಳಿಂದಾ ವನಂ ಕಣ್ಣೆ ಸೆದುದು 
[? 3 ಕಾರೈ) 
ಮಗ್ಗಿ (ನಾ). [ಗಣಿತ] (೨೬ ೨೬೪ ಎಂಬಂತೆ) ಒಂದರಿಂದ 
ಹತ್ತರವರೆಗೆ ಅಥವಾ ಮುಂದಕ್ಕೆ ಕ್ರಮವಾಗಿ ಗುಣಿಸ್ನವ ಅಂಕಿಗಳ 
ಪಟ್ಟಿ; ಅಂಕಗಣಿತದ ಕೋಷ್ಠಕ ; ಒಲವಿನಾಗಮದ ಗಣಿತದ ಗುಣಿತವ 
ತಾ ಕಲಿವೆನೆನುತ ಹರಿಸೂನು ನೆಲಸಿದ ಮೊದಲ ಮಗ್ಗಿ (೫೫. ಮೊಗ್ಗೆ]ಯ 
ಮೂರೇಖೆಯ ಗೆಲುವಂದವಾ ತ್ರಿವಳಿಗಳು (ಶ್ರೀಶಾರ, ೩. 
ಕೂಡಿ ಕಳೆಯೆನೆ ಹರಿಯ ನಾಮವ ಕೂಡಿ ಕಳೆವನು (ಶ್ರಶ್ಯಾ ; ಮಗ್ಗಿ 
ಕಂಠಪಾಠ ಮಾಡುವುದು . . . ಬೇಸರ ಹುಟ್ಟಿಸುವ ಕೆಲಸ (ಶಿಕ್ಕದ. ೨೪೫). 
ಮಗ್ಗಿಯ ಸೂಜಿ ಇ (?) : ರಾಜಸುತರ ನುಣ್ಣೊರಳೆಂಬ ಮಗ್ಗಿಯ 
ಸೂಜಿಯ ಮೇಲೆ ಮಸ್ತಕವ ರಾಜಿಪ ಬೊಗರಿಯಂತೊಲೆದಾಡಿಸಿದನವ 
ಸೋಜಿಗವಡೆಯೆ ಗಾಯಕರು (ಣಗಳು. 0-೯೩) [ದೇ.॥ ತುಳು. ಮಗ್ಗಿ) 
ಮಗ್ಗಿಗ (ನಾ). ದಾರಿಯಲ್ಲಿ ಹೋಗುವ ಪ್ರಯಾಣಿಕ; ಪಾಂಥ: 
ಮಹಾದೇವಷಣಂಗಿಯರ ಬ್ರಾಹ್ಮಣಿ ಕಂಚಿಕಬ್ಬೆಗಳು ತಕ್ಕರ ಮಗ್ಗಿಗರ 
ಭೋಜನಕ್ಕೆ ಹೊಂಗೆ ವರಿಷಕ್ಕೆ ಇಪ್ಪಣ ವೃದ್ಧಿಯಲು ಊರ ಮೇಲೆ ಕೊಟ್ಟ 
ಗದ್ಯಾಣ ಆಯಿದು (932. ೫%, 63-೩೯; 1122): [ವಸಂ. ಮಾರ್ಗಿಕ] 
ಮಗ್ಗಿಲು " ಮಗ್ಗುಲ್‌ ' ನೋ. ` 
ಮಗ್ಗಿಸು " ಮಲಿಸು ನೋ. 
ಮಗ್ಗು, `ಮಬ್ಬು `' ನೋ- 
ಮಗ್ಗ, ' ಮೊಗ್ಗೆ 'ನೋ 
ಮಗ್ಗುಗೆ (ನಾ). ಕುಗ್ಗುವಿಕೆ; ಕಡಮೆಯಾಗುವಿಕೆ : ವ್ಯಾಧಿಪ್ರಶಮಃ « 
ಕುತ್ತದೆ ಮಗ್ಗುಗೆ (೧ಬ. ೪-೪9): ಉಪಶಾಂತೌಎಮಗ್ಗುಗೆಯೊಳ್‌ 
(ತೀತಿಕಾ. 39-೩). [ದುಗ್ಗ್ಯು(ಇಮಲ್ಕು) 4 - ಗೆ] 
ಮಗ್ಗುಲ್‌, ಮಗ್ಗಲು. ಮಗ್ಗಿಲು. ಮಗ್ಗುಲು (ನಾ). ೧. ಬದಿ: 
ಪಕ್ಕ; ಪಾರ್ಶ್ವ : ಬೆಚ್ಚಿದ ಮೂಲೆಎ ಬೆಟ್ಟದ ಮಗ್ಗುಲನೆ ಬನ್ನು ಕೂಡಿತ್ತು 
ಪೊಲವಾರೆ (ಟ್ಕೀ6ರ- 060, 5-3೬ ನ 2671) ; ಅಸಿತಾಂಬುಜದಿವ್ಯಗಂಧ 
ದೊಳ್ಳೊರೆದು ಮರಲ್ಲು ತೂಂಕಡಿಪ ವನ್ಮಮೃಗಂಗಳ ಮಗ್ಗುಲೊಳ್ತಿರಂ 
ದಿವಿದು . . . ಪರೆದೆಸಗಿತ್ತತಿಪ್ರಮದಕಾರಣಕಂದು ನಿಶಾಸಮಾರಣಂ 
(ಕಾರಂಪೂ. 36೩) ; ಒಂದು ಮಗ್ಗುಲೊಳ್‌ ಪಕ್ಕೆಯನಿತ್ತು ಸಾಕಿಮುದ 
ನೋಡುತಲೆನ್ನಯ ನಾಯನೆಕ್ಕಲಂಗಿಕ್ಕಿದೆಂ (ಸೂಕ್ತಿಸು. ೩-೨೨). ೨, 
ದೇಹದ. ಪಕ್ಕೆ; ಬರಿ; ನತಮುಂ ಮಾಂಸಳಮುಂ ನುಣ್ಣಿತುಮಾಗಿರೆ 
ತೋರ್ಪ ಮಗ್ಗುಲದು ಶುಭದಂ (ರೋಕೋಶ. ೦೦-೪): ೩. (ಆಲಂ) 
ಆಶ್ರಯ ; ನೆರೆ: ಮೊಲೆಯೂಡುವ ಮೇನೆಯ ಮಗ್ಗುಲೊಳಂ 


(೧೭೫. ೬-0೭). 


-85); ಮಗ್ಗಿಯ 


೬೮೫೦ 


30 


ಆ ಮಗ್ಗುಲಿಕ್ಕು (ಕ್ರಿ)- ೧- ಒಂದು ಪಃ 


ಮಗ್ಗುಲಿಕ್ಕು 


ನ ಗಿಯಾತೆ ಶೈಶವಲೀಲೆಯನೊಳೆಕೊಂಡು  ತೊಳಕೊಳಗಿ 
ಬೆಳಬಿಳಗಿ ನಳನಳಿಸಿ ಬಳೆಯುತಿರ್ದಳ್‌ (೧06. ೬೩೯೭). ಮಗ್ಗಲು: 
೧. ಲಲಿತಾ ಹೊರಸಿನ ಮೇಲೆ ಕೂಸನ್ನು ಮಗ್ಗ ಲಲ್ಲಿ ಮಲಗಿಸಿಕೊಂಡು 
ತಾನೂ ಮಲಗಿದಳು (೪4, €). ೨. ಮಗ್ಗಲುಗಳು ಅತ್ಯಂತ ಉನ್ನತವಾಗಿ 
ದೃಢವಾಗಿ ನೀಟವಾಗಿ ಸಮವಾಗಿದ್ದರೂ (೩3600, ೩00-0). ೪. ಹತ್ತಿರ; 
ಸಮಾಪ ; ಸನಿಹ : ದೇಗುಲದ ಅಧಿಷ್ಮಾನಮಂ ಕಟ್ಟಿಸಿ ಮಠ ಮಗ್ಗಲು 
ಮಾವಿಯೆಂಬಿವಂ ಮಾಡಿಸಿ (೫43. 18-5, 0೨೬-೬೦ ; 1064). ಮಗ್ಗಿಲು: 
೧. ಎನ್ನಯ ಮಗ್ಗಿಲೊಳ್ತೆ ಬಳಿವ ಸುರಭಿಯ ವತ್ಸವೆ (೧ರ. ಕ-೩೭)- 
ವ. ಪಾಡಟ್‌ದೆಡದ ಮಗ್ಗಿಲನೂಜ ನೃಪತಿ ಮೈನೀಡಿ ಪವಡಿಸಿದನೊಡನೆ 
(663, ೦೦-೬೦). ೫. ಕಡೆ; ದಿಕ್ಕು ; ದೆಸೆ: ಈ ಕಲ್ಲಿಗೆ ನೈಯತ್ಯ ತೆಂಕಣ 
ಮಗ್ಗಿಲ ಹಳ್ಳದ ಹರದನ ಹಳ್ಳಿಗೆ ಸಲುವ ಕುಂಬಾರಗುಂಡಿಗೆ ಬಡಗಣ 
ಹಳ್ಳದಲ್ಲೂ ನೆಟ್ಟ ಕಲ್ಲು ೧ (೪.೫. ಮೈಸೂರು, ೦೦೫-೩೩೯: 1074). 
ಮಗ್ಗುಲು: ೧. ರಾಯರೀಚೆಯ ಮಗ್ಗುಲಲಿ ಮೇಳೈಸಿ ಮೆಣಿದರು. 
(ಉುಚ್ಛಾತ. ೮೦-೬); ಆವಳ ಮಗ್ಗುಲಲ್ಲಿ ಮಲಗಿದ್ದ ಮಗು ಎದ್ದು 
ಅಳತೊಡಗಿತು (69). ೨. ಮಜಕಿದು ಮಲಗಿದಳವಳ ಮಗ್ಗುಲ ಸೆಅಗ 
ಮೆಲ್ಲನೆ ಜಾಅಸುತಲಾಗರಸ ಬೆಸನವನೊಂದಿ ಮಲಗಿದ ಸತಿಯನೀಕ್ಷಿಸುತ 
ಮಜುಗಿದೆನು ಮನದೊಳಗೆ (665. ೩-೦೭). ೪. ಹೂವಂ ಬಿಚ್ಚುತೊಳಗಣ 
ಪರಿಮಳದ ತೆನೆಯ ಮಗ್ಗುಲೊಳೊಗ್ಗಿ ಬೆಳೆದ ಸಣ್ಣಮಪ್ಪ ' ನುಣ್ಣೆಸಳ 
ನೊಂದಂ ತೆಗೆದು (೦೩ರ. ೬-೬೪), 

ಮಗ್ಗಲುಹಚ್ಚು ಎ ಒಂದು ಪಕ್ಕಕ್ಕೆ ಒರಗು. ಮಲಗು ; ಮಗ್ಗಲು 
ಹಚ್ಚಿದ್ದೊಂದೇ ತಡ... ನಿದ್ರೆ ಆದರಿಸಿಬಿಟ್ಟಿತು. (25೪, 0). 
ಮಗ್ಗುಲನಿಕ್ಕು ಇ ಒಂದು ಪಕ್ಕಕ್ಕೆ ಒರಗು,--ಮಲಗು: ನಿದ್ದೆ ವರೆ 
ಮಸ್ನುಲನಿಕ್ಕುವುದಿಲ್ಲ ಬಾಗಿಲಂ ಕಿಚುತೆಅಕಿಯಂಬುದಿಲ್ಲುಗುಳ್ಳುದಿಲ್ಲ. (೧೪. 
೫; 850-06/ 1139)- ಮಗ್ಗುಲ ಬೇನೆ-ಒಂದು ಬಗೆಯ ಪಕ್ಕೆಕಾಯಿಲೆ; 
ಪಾರ್ಶ್ವವಾಯು : ಪಾರ್ತ್ವರುಜಾ-ಮಗ್ಗುಲ ಬೇನೆ, ಪಕ್ಷೂಘಾತವೆಂದರ್ಥ 
(ಐಾಜಲೀ- ೨-೩). ಮಗ್ಗುಲ ಮುಳ್ಳಾಗು- (ಆಲಂ) ಸಮಾಪದಲ್ಲಿದ್ದೂ 
ಗೊತ್ತಾಗದಂತೆ ನಿರಂತರವಾಗಿ ಕಿರುಕುಳವನ್ನು ಕೊಡು : ಹಾಳು 
ಸಮಾಜ ನನ್ನ ಹಾದಿಯಲ್ಲಿ ಅಡ್ಡನಿಂತಿದೆ.. ಅದರ ಪ್ರತಿನಿಧಿ 
ಗಳಾಗಿ ನನ್ನೆ ತಾಯಿ ತಂದೆ ಮಗ್ಗುಲ ಮುಳ್ಳಾಗಿದ್ದಾರೆ (6ಂತ್ಕೂ 
ಮಗ್ಗುಲ ರತಿ - ಸಂಭೋಗದಲ್ಲಿ ಒಂದು ಬಗೆ; ಓರಂತೆ 
ವಿಟನೊಳು ಮನ್ನುಲ ರತಿಗೈವ ವಾರಾಂಗನೆಯರೊಪ್ಪಿದರು (1958. 
೬ - 0೨೦). ಮಗ್ಗುಲಹಾಸಿಗೆ - ಹಾಸುಗೆಯ ಮೇಲೆ ಹಾಸುವ 
ಅಥವಾ ಹೊದೆಯುವ ದುಪ್ಪಟಿ : ಹಾಸುಗಯ ಮೇಲೆ ಹತ್ತಿಯ 
ನಯವಾದ ಮಗ್ಗುಲ ಹಾಸಿಗೆಯನ್ನು ಹಾಸಿದರೆ ಮಲಗಲು ಹಿತವಾಗಿ 
ರುತ್ತದೆ (ಕೂತ). ಮಗ್ಗುಲಾಗು -: ೧. ಪಕ್ಕಕ್ಕೆ ಸರಿ; ಓರೆಯಾಗು; 
ಅರುಗಾಗು : ನವವಧು ಬಹಳ ನಾಚುವಳು ಮುದ್ದಿಸಲಿನಿಯನು 
ಪೊಂಪಳಿಗೊಳುವಳು ಕುಸಿದಳು ಮಗ್ಗುಲಾಗುವಳು (ಇಂತಾಶ. 23೬-3೦) 
ಪಿ. ಒಂದು ಪಕ್ಕಕ್ಕೆ ಹೊರಳು, - ತಿರುಗು; ಮೊದಲು ಮೂರು 
ವಾರ ತೌಯಿಯು ಹಾಸಿಗೆ ಮೇಲೆ ಐಂಗ್ಲುಲಾಗಿ ಮಲಗಿ ಮಗುವಿಗೆ ೨೦ 
ಮಿಷವಾದರೂ ಸ್ತನ್ಮಪಾನ ಮಾಡಿಸಬೇಕು (ಗೈ ತರ. 00). ಮಗ್ಗುಲು 
ಮನೆ = ಪಕ್ಕದ ಮನೆ; ನೆರೆಮನೆ ; ಒಂದು ಮೈಲಿಯ ಕೊಂಡಾಪುರ 
ಅತ್ತೆಗೆ ಮಗ್ಗುಲುಮನೆಯಾಗಿತ್ತು (ಮುಕ. ೪೨). 

[ದೇ॥. ತಮಿ. ಮರುಖ್ಯು ; ಮಲ. ಮರುಣ್ಣು ; ತುಳು. ಮರ್ಗಿಲು ; 
ಕೋತ. ಮಗ್ಸ್‌] 


3). 


ಕ್ಕಕ್ಕೆ ತಿರುಗಿ ಒರಗು, ಮಲಗು : 


್ಮೀಚ್ಚಿ ಮಗ್ಗುಲಿಕ್ಕಿಯಜಸ್ರಂ ತಳರದೆ ನಿದ್ರಾಸುಖದಿಂ ೭ಳಹಂಸೆಯ 


ಮಗ್ಗುಲಿಸು 


ಮಟೌಗಳಿರ್ಪವಂತಾ ಕೊೊಳೆನೊಳ್‌ (904: 3-82): ನೀರಡನಿ ಕುಡಿದು 
ಸಿಂಪೆಯ ನೀರೊಳೆಗರೆಮುಟುಗಿ ಮಗ್ಗುಲಿಕ್ಕಿರ್ದುದು. ಮುನ್ನೀರಂ 
ನೀಲಾಚಲದಿಂ ಸಾರಂಗಟ್ಟಿದವೊಲಿರೆ ಬಲು ಲುಲಾಯಂ (ta 
೩-೬೬); ವನಜಾಕ್ಷಿ ಮಗ್ಗುಲಿಕ್ಕಿದಳು (ನೋಕತ. ೪-೭೭). ೨. ಬಾಗು: 


ಬಗ್ಗು; ನಡುಗುವ ತೊಡೆ ಮಗ್ಗುಲಿಕ್ಕಿದ ಮೈನವಿರೊಡನೆ ಪೊಣ್ಮುವ 
ನಸುಬೆವರು ಕಡುಸೊಗಯಿಸೆ ರತಿಯಿಂ ತಣಿದೊಯ್ಯನೆ ನಡೆದ 
(ಕುರಾ೫ಾಂ. ೨-೦೦); ಪದುಳಿಸದಂಗವೆಳ್ವ ಜದ. ಕಣ್ಮಲರಾಜದ ಸೇದೆ 


ಮಗ್ಗುಲಿಕ್ಕದ ಪುಲಕಂಗಳಿಂಗದ ಬೆಮರ್‌ (646. 0-೦೯): ಪೊಂಪುಳಿ 
ಮಗ್ಗುಲಿಕ್ಕದವೊಲಂಗದ 'ಬಲ್ಪೆಮರಿಂಗದಂತೆ - . - ಇಂಪಡರ್ದಂಗಜಾತ 
ಸುಖದಂ ನಿನಗೀಯದೊಡಾಂ ಭುಜಂಗನೇ (ನ್ಮ ಇಂ. 36-೩3). ೩. ಬೀಳು ; 
ಕೆಡೆ: ಕೆಲಕೆಲವು ನಡುದೊಡೆ ಕಾಲು ಖಂಡಿಸಿ ಬಸಿವ ನೆತ್ತರಲಾಳೆ 
ನೆಲದಲಿ ಮಗ್ಗು ಲಿಕ್ಕಿದವಬಿಳಮೃಗನಿಕರೆ (ಕರಣ. ೩-4-0). 
ಮಗ್ಗಲು (£ಮಗ್ಗುಲ್‌) 4+ ಇಕ್ಕು] 
ಮಗ್ಗುಲಿಸು (ಕ್ರಿ). ೧. ಒಂದು ಪಕ್ಕಕ್ಕೆ ಹೊರಳು: ಹಲಗೆದಾಣಿಕ 
ದೊಟ್ಟೆಲಲಿ ಮಗ್ಗುಲಿಸಿ ಮಲಗಿ ನಿರೀಕ್ಷಿಸುತೆ (ಶ್ರಕುಂ ೩-೨೭)- ವಿ. 
(ಸೇಭೋಗಕ್ಕಾಗಿ) ಒರಗುವಂತೆ ಮಾಡು: ಮಲಗುವಂತೆ ಮಾಡು: 
ಪೊಸನಸೆಯಿಂ ಮೃಗಂ ಮೃಗಿಯ ಮಗ್ಗುಲಿಸುತ್ತಿರೆ (ಸೋಸು. ೩-2೨೯) - 
[ಮಗ್ಗುಲ 4 - ಇಸ್ಕು) 
ಮಗ್ಗುಲು 'ಮಗ್ಗುಲ್‌' ನೋ. 
ಮಗ್ಗುಲುಹೊಡೆ (ಕ್ರಿ)- ಪಕ್ಕಕ್ಕೆ ತಿರುಗು; ಬದಿಗೆ ಸರಿ: ಓಡುತ್ತಿದ್ದ 
ಕುದುರೆಯು ಚಿಗಿದು ಹಿಂಗಾಲ ಮೇಲೆ ನಿಂತು ಮಗ್ಗುಲುಹೊಡೆದು ಹಿಂತಿ 
ರುಗುದಂತೆ ತಟ್ಟನೆ ತಿರುಗಿ (ಮುಶಾತ. ೦೫೪): 
[ ಮಗ್ಗುಲು ( ಎಮಗ್ಗುಲ್‌ ) 4 ಹೊಡೆ, (ಇ ಪೊಡೈ) ] 
ಮಗ್ಗುಲೂರು (ಕ್ರಿ). ಪಕ್ಕಕ್ಕೆ ಟೀಳು.- ಕೆಡೆ: ಉತ್ತಿಮದ ತುಳಿ 
ಲಾಳ್ಗಳಪ್ಪ ಪದಚಾರಿಗಳ್‌ ಸತ್ತುದಾರರ್ಬುದಂ ವಂದರ್ಬುದದ ಸೇಖೆವೆತ್ತ 
ಗಜ ಮಗ್ಗುಲೂರಿದವು (ಘೋಳಸು. ೪6-2೬)- 
[ಮಗ್ಗುಲು. (ಆ ಮಗ್ಗುಲ್‌) 4 ಊರು, (ಆ ಊಂ) 
ಮಗ್ಗೈ, "ಮೊನ್ನೆ ' ನೋ. 
ಮಗ್ಗೆ, (ನಾ): ಒಂದು ಬಗೆಯ ಸಸ್ಯ: “ಬಹುಮೂಲಃ "ಎ ದೊಡ್ಡ 
ದರ್ಭೆ, ಮಗ್ಗೆ” (೬4೨: 0೦೬)- [?] 
ಮಗ್ನ (ಗು). ೧. ಮುಳುಗಿದ ; ಒಳಸೇರಿದ. (ನಾ). ೨. ಮುಳುಗಿದ 
ವ್ಯಕ್ತಿ; ಒಳಸೇರಿದ ವ್ಯಕ್ತಿ: ಭಗ್ನರಾದರ್ಕೆಲರ್‌ . . . ಬಿಚ್ಚಿ ದುರಿಗಿಚ್ಚಿ 
ನೊಳ್ಳಗ್ನರಾದರ್ಕೆಲರ್ತನ್ನ ಸೇನೆಯೊಳಿ” (ಕೈಬಳಾ. ೪೦): ೩. ಏಕಾಗ್ರತೆ! 
ಯಿಂದಿರುವ ವ್ಯಕ್ತಿ : ತಲ್ಲೀನನಾದವನು ; ಭೀಡಕಾಯಂ ಕಠಿನ 
ಗಂಭೀರನಾ ಯೋಗಿ . . . ಮಗ್ನನಾದಂ ಧ್ಯಾನದದ್ವೈತನಗ್ಗತೆಗೆ ! 
(ತ್ರೀಡಾಮಾ- ೨೪೩-೪೦) ; ಶ್ರೀಯುತರ ದರ್ಶನಾಕಾಂಕ್ಷಿಯಾಗಿ ನಾನು 
ಹೋದಾಗ ಒಂದಾನೊಂದು ಆರ್ಷಸಂಹಿತೆಯ ನೆಯಲ್ಲಿ ಮಗ್ನರಾಗಿ 
ದ್ವರು (ತೇಪಾತ್ಮ- ೫1. ಮುನ್ನುತಿ) - [ಸಂ.] 
ಮಗ್ಗತೆ (ನಾ). ಏಕಾಗ್ರತೆ; ತನ್ಮಯತೆ; ಲೀನತೆ : ಮಗ್ಗತೆಯಿನೇಗಿ 
ಸುಯ್ಯೆಲರಗ್ನಿಯಿನಬೌದಳಿಗಳುದುರುತಿರೆ ಪೊತ್ತುದು ಸಂಲಗ್ನವಿರೆಹಾಗ್ನಿ 
ತಾಪೋದ್ವಿಗ್ನೆಯ ನಾಸಿಕಮಭೇದದುಂ ಚಂಪಕದೊಳ್‌ (ತಂತ್ರಪು. 8-040): 
ರಸನೆಯ ಸುಧೆಯಂ ಮಿಗೆ ಸವಿದು ಸವಿಮ ಮುಗ್ನತೆಯನೆಯ್ದಿ ಮಧು 
ರಾಕ್ಷರಮುಬ್ಬಸದಿಂ: ಪೊರಳುತ್ತುರುಳುತ್ತೊಸರ್ದಸುದೆನೆ. 'ಗಿರಿಜೆಯೊಳ್‌ 
ತೊದಳ್ಳುಡಿಯೆಸೆಗುಂ' (ಗಳ. ೩-೬೬)... [ ಸಂ, ಮಕ್ನತಾ ) 
ಮಗ್ನತೆಗೊಳು (ಕ್ರಿ). ತನ್ಮಯತೆಯನ್ನು ಹೊಂದು; ಲೀನವಾಗು : 


ವಿಷಯಕೆ ಸೋತು ಮಂಗ್ಗತೆಗೊಳದೆ ಬಂಧನಹೇತುತೆತೆ ಸಂಕಲ್ಪದಿಂ ಕೆಲಕೈದಿ 


೬೮೫೧ 


ಈ 


ಮಚಾಯಿಸು 
ಕ|. ಬದುಕು (8: 0-೨0: _' [ಮಗ್ನತೆ ೬ ಕೊಳು (ಆ ಕೊಳ್ಳ) 7 
ಮಘ (ನಾ). ೧. ಒಂದು ದ್ವೀಪದ ಹೆಸರು. ೨. ಒಂದು ದೇಶದ 
ಹೆಸರು. ೩. ಒಂದು ಬಗೆಯ ಔಷಧಿ. ೪. ಬಂದು ಬಗೆಯ 


ಹೂವು. ೫. ಉಡುಗೊರೆ. ೬. ಐಶ್ವರ್ಯ ; ಸಂಪತ್ತು. 
೭. ಸಂತೋಷ; ಆನಂದ. ೮. [ಜ್ಯೋತಿ] ಪ್ರಸಿದ್ಧವಾದ 
ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹತ್ತನೆಯದು: ಮಖೆ. [ಸಂ.] 
ಮಫಮಘ (ನಾ). ಸುವಾಸನೆ; ಪರಿಮಳ : 'ಮಘಮಫಥಿಸು' ಪರಾ. 
ಮಘಮಫಿಸು (ಕ್ರಿ). ೧. ಪರಿಮಳವನ್ನು ಸೂಸು ; ಕಂಪನ್ನು ಬೀರು: 
ಮಘಮಥಿಪ ಮಲಯಜದ ಸಾರದ ಸೊಗಯಿಸುವ ಸರಸಿಗಳ. . , 
ತಿಂಥಿಣಿ ಮೆಜ!ದುದಲ್ಲಿಯ ಸುತ್ತುವಳಹುದಲಿ (ತೊರರಾ, 0-04-೪). 
೨. ಪರಿಮಳವು ತುಂಬುವಂತೆ ಮಾಡು; ಕಂಪು ಆವರಿಸುವಂತೆ 
ಮಾಡು: ಪೂಸುವರೆ ಕತ್ತುರಿ ಜವಾಜಿಗಳ್ಳಸಲೇ ಪರಿಮಳವು ಪೂಸದೆ ಸೂಸಿ 
ದೆಸೆ ೮ಂಪಿಡುತ ಮಘಮಧಿಸುವಳು. ಯೋಜನವ (ಕುವ. ೧೩-೦೪) : 
ದೆಸೆದೆಸಿಗಳರು ಮಘವಮಭಸುತಲಾಗ ಮದನವೋಜಿನಿ ಚೆಲ್ಮಿನೊಗು 
ಮಿಗೆಯೊಳಗೊಪ್ಪಿದಳು (೪ರ: ೯-೬೮... [ದುಘಮಘ 4 -- ಇಸ್ಕು] 


-|ಮಘವ (ನಾ). ದೇವತೆಗಳ ಒಡೆಯ ; ದೇವೇಂದ್ರ: ಮಧವಂ ಶಚಿ 


ಪೂತ ಚೂತದುಂ ನೆರ್ಮಿದರೋಕವಲ್ಲರಿಯ ಪಲ್ಲವಮೊಂದನೆ ಕೊಯ್ದು 
ರಾಗದಿಂ ಸೋದರ್ಜುಡಿಯೊಳ್‌ ತಗುಳ್ವಿದೊಡೆ ಸೂಟನೆ ಬಾರಿಸಿದಂ 
(ತಂಶರಾ- 8-53); ಪೆಳೆಕಿತಗಾತ್ರನಾಗಿ ಮಘವಂ ಮೆಣಿಿದಂ (ಇತತ. 


60-33); ಮಘವನೇನೀ ಧರಾತಳವನುಂ ಹರುಷದಿಂ ನೋಳ್ಟೊಡೈತಂದನೋ 
(Sono: ೩-೪-೦೦). [ಸಂ.] 
ಮಫೆ (ನಾ). ಪ್ರಸಿದ್ಧವಾದ ಇಪ್ಪತ್ತೇಳುನಕ್ಷತ್ರಗಳಲ್ಲಿ ಹತ್ತನೆ 


ಯದಂ : ಮೆಖಾನಕ್ಷತ್ರ: ಅಶ್ವಿನಿ... ಮಘೆ , . . ರೇವತಿಯೆಂಬ 
ವಿಪ್ಟತ್ತ್ವೇಳುನಕ್ಷತ್ರಂಗಳುಂ ತಮ್ಮತಮ್ಮ ಅಧಿಕಾರಮಂ ಮಾಡುತ್ತಿರ್ಪವು 
(64. ೨00); ಶಾರೆಗಳ ಮೊತ್ತವಿದ್ದತ್ತೇಳರೊಳಗೆಯು ಹಸ್ತ... 
ಉತ್ತರೆಯು ಮಫೆ.. . ಉತ್ತರಾಷಾಢ (ಗಗತಾ- ೪9); ಮಘಾ 
ಪೂರ್ಮ-ಉತ್ತರಾನಕ್ಷತ್ರೆಗಳ ಮಳೆಗೆ ಹತ್ತಿಯ ಬಿತ್ತಿಗೆಯಾಗುತ್ತದೆ 
(ಮುಂಬಯಿ: ೪-30): [ ಸಂ. ಮಘಾ] 

ಮಚವಾ 'ಮಚವೆ' ನೋ. ' 

ಮಚವೆ, ಮಚವಾ. ಮಚುವೆ. ಮಚ್ಚೆ (ನಾ): ದೊಡ್ಡ ನಾವೆ.- 
ದೋಣಿ: ವ್ಯಾಪಾರಸ್ಥರು ದೊಡ್ಡದೊಡ್ಡ ಮಚವೆಗಳ ಮೇಲೆ ಸಾಮಾನು 
ಗಳನ್ನು ತುಂಬಿಕೊಂಡು ಹೋಗುವರು (೫೮ರ, ೩೪): ಬೈತಖೋಲದಲ್ಲಿಯ 
ಮಚದೆಗಳು, ಅವುಗಳಾಚೆಯ ಗುಡ್ಡ, ಇವೆಲ್ಲವುಗಳ ಮೇಲೂ ಬೆಳಕಿನ 
ಕಿಡಿಗಳು ಸಿಡಿದು ಅವುಗಳಿಗೆ ಬಂಗಾರದ ಮೆರುಗನ್ನು ತಂದಿದ್ದುವು 
(ಬಹುದ. ಟಿ). ಮಚವಾ : ಫಸ್ತೆಮಾರಿಗಿಂತ ಸಣ್ಣಆಕಾರದ ನಾವೆಗಳಗೆ 
ಮಚವಾ, ಪಡಾವ, 'ಗಲಬತ್‌, ಮಹಾಂಗಿರಿಯೆಂಬ ಹೆಸರುಗಳುಂಟು 
(ಕರಾಗೆ ೩00ಿ- ಮಚುವೆ : ಉಪ್ಪಿನ ಖರೀದಿ ಬರಿಯುವವರು ಜಲ 
ಮಾರ್ಗದಿಂದ ಮಚುವೆಗಳೊಳಗಿಂದ , . . ಸಾರೆ (ಕುನುಂತಿತ್ಕಾ- ೪೨ 
ಶ್ರಸ್ತಾಲಲ). ಮಚ್ಚೆ : ಅವರಿಗೆ ಸೇರಿದ ಎರಡು ಮಚ್ಚೆಗಳು ಸದಾ ಗೋವೆ. 
ವಿರಾದಲ್‌: ಕೊಚ್ಚಿಗಳಿಗೆ ತಿರುಗಾಡುತ್ತೆಲಿವೆ (ಇ6:ರಾ- ೪೬) ; ಆತನ ತಂದೆ 
ಸಾಮಾನು ತುಂಬಿದ ಕಡಲ ದೋಣೆಗಳಲ್ಲಿ-ಮಚ್ಚೆಗಳಲ್ಲಿ ಸಂಚಾರ ಮಾಡು 
ತ್ರಿದ್ದ ನಾವಿಕ (58. ೦೯೪). "ಮಂಜಿ" ಪರಾ. 

(ಉರ್ದು, ಮಚ್ಚು ; ` ಹಿಂ: ಮಚವಾ, ಮಛವಾ-ಮಾನು ಹಿಡಿ 

ಯಲು ಬಳಸುವ ದೋಣಿ ; ಮರಾ, ಮಚಮ, / ಸು. ಮತ್ಸ್ಯ) 

ಮಚಾಯಿಸು (ಕ್ರಿ)-' ಜೋಡಿಸು ; ಹೊಂದಿಸು : ನವಾಬರು ... 
ಭಾರಿ ಬಿದರೆ ಟೊಕರೆ ಮಾತ್ರ ಬಿದ್ದುಯಿದ್ದದನ್ನು ತರಿಶಿ ವಂಡಿನ ಪರಾಲಿ 


ಮಚುವೆ ೬೮೫೨ ಮಟ 


ನಗದು ಜವಾರಿ ಸಾಗಿದಷ್ಟು ಹಣದ ಥೈ 
ಹೋದರು (2೭0. 1೬). 


[ಮಚ್ಚಾ (ಐ ಹಿಂ. ಮಖಾನಾ ವ 


ಒರೆಯಂ ನೋಡದೆ ನೋಡಿ 
ಚಿನ್ನಮನೆ ಕಂಡಾ ಚಿನ್ನಮಂ ವರ್ಣದೇತರಮಂ ತಪ್ಪದೆ ಪೇಟ್ವ ಆ 
ಮಚ್ಚಮನೆ ಲೀಲುಮಾತ್ರದಿಂ ಕಟ್ಟುವಚ್ಚರಿಯಿಂದಾ ಪುರದಲ್ಲಿ ಚಿನ್ನವರದರ್‌ 
ತಾಮಿಂತು ವಿಭ್ರಾಜಿಸರ್‌ (೫8: ೦-೦೧). ೨. (ಒಡವೆಗಳನ್ನು 
ಮಾಡಿಸುವಾಗ) ಒರೆಹಚ್ಚು. ಪುದಕ್ಕಾಗಿ ಅಕ್ಕಸಾಲಿಗನಿಂದ ಪಡೆದು 
ಕೊಂಡ ಚಿನ್ನ. ಬೆಳ್ಳಿ ಮುಂತಾದುವುಗಳ ಚೂರು: ಪಣದಿಂದೆ 
ತೆಗೆಯೆ ಮಚ್ಚದ ತೂಕಂ ಮಚ್ಚದ ಕೆಟಗಿಡು ರೂಪಂ ಇಚ್ಛೆಯ 
ದಿಜಿದು ಹೀ ನಮಚ್ಚಮಂಮದಕೆ (ಕೃನಹಾ- 8-36) : ಕನಕದ ಎ 
ತಗಡ ತಟ್ಟಿದರದ ಫನರಿತ್ರಿ ತೆಳುಪಾಗುವಂತೆ (ಕ್ಯಾಸತ- ೪9-04). ಕ್ವ 
ತೂಕ" ಪರಾ. ೩. ಒರೆಗಲ್ಲು: ನಿಕಷ: "ದೃಷ್ಟಮೆನೆ ಮಚ್ಚಮತ್ಶುಂ" 
(ಬಂಗಂ. ೧೦5-0೦); ಕೌರವನು... ನೆನೆದ ಮತದನು ತನ್ನ ತಂದೆಯ ಮನದ 
ಮಚ್ಚದೊಳೊರೆದು, . . ಜನಪನಪಕೀರ್ತೃಂಗನೆಗೆ ತೊಡಿಸಿದನು ಭೂಷಣವ 
(ಕನ್ಕಾಣ-೨-33). ಮಚ್ಚು ; ೨. ಸಾವಿರತೂಕ ಚಿನ್ನಕ್ಕೆ ಹಾಗ ತೂಕ 
ಮಚ್ಚು (ಗಾರ). ಮಚ್ಚೆ: ೧. ಬಲ್ಲವರೊಡಗೂಡಿ ಬಣ್ಣದಿಂದೊರೆಯಿಂ 
ತೂಕದಿಂ ಮರ್ಚೆ ತ ಯಿಂದಂ ಪೊನ್ನೆಂತೊಪ್ಪುಗುಂ ೬ ಅಂತೆ 
ಸಮ್ಮಕ್ತ್ವದೊಳ್‌ ಕೂಡಿ... ಪ್ರತಂಗಳಿಂದಂ ಶ್ರಾದಕನುಮೊಪ್ಪುವುದು 
(ರಶ್ಮಾಶ್ಕು, 4-1). 


ನ ಮಲ, ಮಚ್ಚಮ್‌ ; ತುಳು, 
ಮುಚ್ಚ ಬ 
ಮಚ್ಚ. ಮಚ್ಚ (ನಾ). ೧. ಈಜುರೆಕ್ಕೆಗಳಂಳ್ಳ ಒಂದು ಬಗೆಯ 
ಕಶೇರುಕ ಜಲಚರಪ್ರಾಣಿ: ವಿ 
[OR 


“ಮಚ್ಚ (ಮಚ್ಚೆ )-ಮತ್ಸ್ಯ 
ಸ ಕಣ್ಣಿನೆ. ಮಚ್ಚ[ಜ3ಣಂ- 
ತ್ಸ್ಯ)ಕ್ಕೆ ಬಲೆಯ ಬೀಸಿ ಹದ್ದಿನ ಬಾಯ ಹುದಿಂಗೆ ಹೇಳಿಗೆಯ ಮಾಡಿ 


pS ಘ್ರಾಣೇಚ್ಛಿಯಲಿ 


(44072. 88-58) : ಮಃ 


3೮೯) ; ಮಚ್ಚ 
ಸೂತಸುತೆ (ತುರಂಗ. 
ನೆಟಲನೂ ರೇಖೆಯೊಳಚಿ: 
ದುೂಡಲಂಮಾಗಿರ್ಕುಂ ಮತ್ತಲ್ಲಿ ಮಚ್ಚ: 
(6. ೩-0). ಮಚ್ಛ : ೧. ಕೆ 
ವವರಿಗೆ ಕೊರತೆ ಇಲ್ಲ (ತುತ್ಣಾ!. 0) [ಇಪ್ರಾ. ಮಚ್ಚ. /ಸಂ, ಮತ್ಸ್ಯ] 

ಮಚ್ಚಗಾಜಿ (ನಾ). ಚಿನ್ನವನ್ನು ಒರೆಹಚ್ಚುವವನು ; ಅಕ್ಕಸಾಲಿಗ ; 


ಪಿ. ಮಾ| 


ಹಿಡಿಯೆ 


ನ 
ಹೊನ್ನೆ ನೋಟಕರು ಅನ್ನದ ಮಚ್ಚಗಾಜರು ರನ್ನಮೇಕ್ಷೆ ಪ್ರಾಜ್ಞಕರು 
೬ ಚಿನ್ನಪಾರರುವೊಬ್ಬಹೆರು (ತನ್ಮಳಾ- ೦-೩೫). [ಮಚ್ಚ್ಯ 4-- ಕಾಜ] 

ಮಚ್ಚತೂಕ (ನಾ). ಅಕ್ಕಸಾಲಿಗನಿಂದ ಒರೆಹಚ್ಚಲು ತೆಗೆದುಕೊಳ್ಳುವ 
ಚಿನ್ನದ ಅಥವಾ ಬೆಳ್ಳಿಯ ಚೂರಿನ ತೂಕ : ತೋಲ್‌ದ ಬಣ್ಣಂ ನಜ? 
ಪದಿನಾಯಾಗಲ್‌ ಮಚ್ಚತೂಕವೈಪಣವಾಗಲ್‌ - . - ಹೀನೆಬಣ್ಣವಹುದು 
ಬ ೧೨ ಮಚ್ಚತೊಕಹ೨ ಎ... ಮಚ್ಚ(ತ್ಲ) ತೂಕ ಹ ೨ (ಕೃತಃ 


ಸ 


ಓ೧-೦೪), [ಮುಚ್ಚ 4: ತೂಕ] 


20 


45 


೬ ಮಕರತೋರಣ ಮಚ್ಚ 
[ಮಚ್ಚಿ 4 ಧ್ವಜ] 


ಹೊಟ್ಟೆಕಿಚ್ಚು ; ಅಸೂಯೆ: *ಮಚ್ಚರಂ ಮತ್ನರಂ" 

ಒರ್ವರೊರ್ಪರನೆ ಮಚ್ಚರದಿಂ ಗಆಸಸ್ನೆಗೆಯ್ದದಿರ್ಜ 

'ಯಮೆಂಬಿನಿತಾಯ್ತಿ. ಸಮಸ್ತದಿಕ್ತಟಿಂ (ಶಂಠರಾ. 

ತ್ತು ಸುಖದುಃಖವನಿನ್ನಾರಿಗೆ ಹೇಳುವೆ ಶರಣಸ್ಥಳ 
ವದರಿಗೆ ಹೇಳಿದರೆ ಮಚ್ಚರ (ಂ4ವ- ೩6) ; ಹುಚ್ಚುನಾಯಿಯು ಹೊಲ್ಲ 
ಮಚ್ಚರದ ಮಗ ಹೊಲ್ಲ (4ರ್ವಕ್ಣ, ೦೬೩೭), 

[5 ಪ್ರಾ. ಮಚ್ಚರ,/ಸಂ, ಮತ್ಸರ] 

ಮಚ್ಚರಂಂಜ (ನಾ). (ತನ್ನ ಹೆಗ್ಗಳಿಕೆಯಿಂದ) ಬೇರೆಯನರು ಕರುಬು 
ವಂತೆ ಮಾಡುವವನು: ಇತರರಲ್ಲಿ ಮತ್ನ ರವನ್ನುಂಟುಮಾಡುವವನು ; 
ಪುಹಾಧರ್ಮದೊಳ್‌ ಮಚ್ಚರಕಾಜಂ ಭಾವಕೋತ್ಪಾದಕರಸಸಿಕವಿಸ್ತೋಮ 
ಮೊಳ್‌ ನೇಮಿಚಂದ್ರಂ (೪೯. ೧-೩೪). (ಮ: 1 — ಕಾಜ] 

ಮಚ್ಚರಗೊಳ್ಳು (ಕ್ರಿ). ಹೊಚ್ಚೆಕಿಚ್ಚುಪಡು : ಕರುಬು : 
ರೆನುತುಂ ಮಣುಕಂ ಮಚ್ಚರಗೊಳ್ಳದ ಸತ್ಯಕ್ಕಆವೆಟ್ಟೆನಿಸುವ ಸಾಧುಸಮಿತಿ 
ಗತಿಸಮತೆಯೊಳೆಜಗುವೆನು (೬ರ ೫. ೦-೩), 

[ಮಚ್ಚರ - ಕೊಳ್ಳು 1 (ಕೊಳ್‌) 

ಮಚ್ಚರದಾಣಿ `ಮಚ್ಚರದಾನಿ” ನೋ. 

ಮಚ್ಚರದಾನಿ 'ಮಚ್ಚರದಾನಿ' ನೋ. 

ಮಚ್ಚರವಳಿ (ಕ್ರಿ). ಹೊಟ್ಟೆಕಿಚ್ಚು ಇಲ್ಲದಂತಾಗು: ಅಸೂಯೆಯು 
ಹೋಗು: ವಿಚ್ಚಜಿು ಬಹಳ ಪೋವರೆ ಶಕ್ಕವಿಲ್ಲೆಂದು ಮಚ್ಚರವಳಿದು 
ಕೊಂಡಾಡಿ ಸ್ವಚ್ಛದಿ ಮಗುಳೊಂದು ಬುದ್ಧಿಯ ನೆನೆದುಕೊಂಡುಚ್ಚರಿಸಿದ 
ಮನದೊಳಗೆ (ರೋಸ: ೦೦-೨೦): [ಮಚ್ಚರ ./- ಅಳಿ (ಆಆಲಿ)) 

ಮಚ್ಚರಿ (ನಾ). ಹೆಣಟ್ಟೆಕಿಚ್ಚುವಡುವವನು ; ಕರುಬುವವನು : 
ಹರಿಸಲಪ್ತುದೆ. ನರರು ಮಚ್ಚರಿಯ ಸಂಕಟವ ? ಕರುಬಿವನ ಹರಿ ಪೊರೆಗೆ 


(tem. ೨೨-೪೩೭ 


ಪದದೊಳ್‌ ಪ: 


60-6೭) ; ಎನ್ನ 


(ಮಂಕುಳ. ೨00)- [5ಸಂ. ಮತ್ನರಿನ್‌] 
ಮಚ್ಚರಿಗ (ನಾ). ಇ ಮಚ್ಚರಿ ಕೈರಿಗನು ದೋಷಗ್ರಾಹಿಯೆ:ನಿಸಿಕ್ಕು'" 


(ನುಂಗರಾ- ೬-0). [ಮಚ್ಚರ 4. ಇಗ) 

ಮಚ್ಚರಿಸು (ಕ್ರಿ). ಇ ಮಚ್ಚರಗೊಳ್ಳು: ಇಳಚಕ್ರವಿಲ್ಯಾತಭೂಭೃತ್ತ್ರಭು 

ಚಕ್ರಾಧೀಶನೊಳ್‌ ಮಚ್ಚರಿಪವೊಲೆಸೆದಿರ್ದತ್ತು ರೌಪ್ಯಾಚಳೇಂದ್ರಂ (60ತ್ರ- 

೨೬-೪೬): ನರಪತಿ ಬೆನ್ನೊಳಿಜಕೊನಿದಿರಾನ್ಹುದು ಪೈರಿಸದೂಹದಿಲ್ಲಿ 

ಕ್ವರಿಸುವರೆಲ್ಲರುಂ ಸೆರೆಗುವಾಟ್ಟಿ ಪೊರ್‌ (೧೪. ಮುಂಡ್ಶ- 90-06 ; 
೨39) ; ಇಂದು ಸುರುಚಿ ಸಗರ್ವದಲಿ ನಿನಗೆಂದಡೇನದು ತವಗೆ ಒತವೆಲೆ 
ಕಂದ ಮಚ್ಚೆರಿಸದಿರು ಗುಣಕೆ (೬೫. 9-೬-೦೪), 

[ಮಚ್ಚರ 4 -- ಇಸ್ಕು] 

ಮಚ್ಚಟೌ (ಕ್ರಿ). ಮೆಚ್ಚನ್ನು ತಿಳಿ: ಒಲವನ್ನು ಅರಿ : ಮಚ್ಚಟ್‌ದು 
ಮನಮಿಚ್ಛೆವಟ್ಟಿ ಪುರುಳಂ ಬೇಡಿ ಪೊಜ್ಜ್‌ಮಿಲ್ಲದ ರಾಗರಸದಿಂ ಕುಳಿರ್ಕೋಡಿ 
(ಭಕತ: ೨-೪೪ ರಗಳೆ), [ಮಚ್ಚು (ಆ ಮೆಚ್ಚು) 4 ಅಜ) 

ಮಚ್ಚಿ ` ಮಕ್ಕಿ ' ನೋ. 

ಮಚ್ಚಿಕೆ ` ಮೆಚ್ಚಿಕೆ ' ನೋ. 

ಮಚ್ಚಿಗೆ (ನಾ). ಮನೆಯ ಮೇಲ್ಭಾವಣಿ : ಕಸಬರಿಕೆ ಮಾಡಿ ಮನೆಯ 
ಮುಚ್ಚಿಗೆ ಮತ್ತು ಮಾಡುಗೋಡೆಗಳನ್ನು ಗುಡಿಸಿದೆ. (ಮಸಳೂ. ೪). 
` ಮುಚ್ಚಿಗೆ" ಪರಾ. (ವ ಮಚ್ಚು] 

ಮಚ್ಚಿಸು "ಮೆಚ್ಚಿಸು' ನೋ. 

ಮಚ್ಚು ` ಮೆಚ್ಚು ' ನೊ 


ಮಚ್ಚು, 

ಮಚ್ಚು, "ಮೆಚ್ಚು" ನೋ. 

ಮಚ್ಚು (ನಾ). ' ಮರ. ಗಿಡ ಮುಂತಾದುವುಗಳನ್ನು ಕತ್ತರಿಸಲು 
ಉಪಯೋಗಿಸುವ, ಮರದ ಹಿಡಿಯುಳ್ಳ, ಕಬ್ಬಿಣದ ಒಂದು 


ಬಗೆಯ ಸಾಧನ : ಕುಡುಗೋಲ್ಕೊಡಲಿ ಕೈಪುರೆ ಗುದ್ದಲಿ ಮಚ್ಚು 
ಕಡುಕತ್ತಿ ದಬ್ಬಾಕಗಳನು ಬಿಡದಾಂತು ನಡೆದರು. ಬಿಟ್ಟಿಯವರು | 5 


(ಕುರಾಸಂ, 50-96); ಕಿಚ್ಚಿಂದ ಬೇಯನು ನೀರಿಂದ ನೆನೆಯನು ಮಚ್ಚು 
ಕೊಡಲಿಗೆ ಸಂದಿಸನು ಕಿಚ್ಚು ನೀರಲಗಿನ ಬಾಧೆ ತನುವಿಗಾತ್ಮನಚ್ಚುಗವಳಿದ 
ಸುವಸ್ತು (ಕರತ. ೬೭-೦೩೨); ಕೈಯಲ್ಲಿ ಒಂದು ಮಚ್ಚನ್ನು ಬಡಿದುಕೆೊಂಡನು 
(454: 39). "ಮಚ್ಚುಗತ್ತಿ` ಪರಾ. [ಜ.8 ತಮಿ. ತೆಲು. ಮಚ್ಚು) 

ಮಚ್ಚು (ನಾ). ಕಟ್ಟಡದ ಮೇಲಿನ ಭಾಗ.- ಮೇಲ್ಭುವಣಿ : 
ಹನಿವೊತ್ತಿನೊಳು ತಂದ ನೀರೆ ಕಳಸಿಗೆಯೊಳಾ ದಿನವ ಹಗಲಿರುಳು 
ಮಾಳಿಗೆಯ ಮಚ್ಚಿನೊಳು ಮಜುದಿನದುದಯದಲ್ಲಿರಿಸಿ (ಸೂಕರ. ೨-೪೦): 
ಪುರವನಿತೆಯರು ನೋಳ್ಪೊಡೆ ಸೆಜ್ಜೆವಳಿಗೆ ಮಂದಿರಗಳ ಮಚ್ಚ ನೇಜೌದರು 
(6010... 33-000); ಎಲ್ಲರೂ ನಿದ್ರೆಹೋಗುತ್ತಿದ್ದ ಒಂದುಮನೆಯ 
ಮಚ್ಚಿನ ಮೇಲೆ ಇದ್ದ ಒಂದು ಒಪ್ಪಾರಿನ ಗುಜ್ಜುಕೋಣೆಯು 
ಎಲ್ಲಕ್ಕಿಂತಲೂ ಹೆಚ್ಚಾಗಿ ಏಕೆ ನನ್ನ ಕಣ್ಣಿಗೆ ಬೀಳುತ್ತಿತ್ತೋ ಕಾಣೆ 
(ನಿರ0ಧ: 11, ೩೬)- 'ಬಿಸಿಲುಮಚ್ಚು` ಪರಾ. 

[ದೇ.॥ ತಮಿ, ಮಲ. ತೆಲು. ಮಚ್ಚು; 

ಮಚ್ಚು (ನಾ). ೧. ಕಪಟ; ಮೋಸ; ವಂಚನೆ: 
ಮಚ್ಚಕ್ಕುಗ (ಕಂಗಣ- 003-8) ; ಮಚ್ಚು ಮಾಯಂಗಳುಂ ಮರುಳು 
ಉಟಿಲಗಳುಂ- - .ಪಂಚನಾಲಲಿತವಾಗ್ಹಾಲವಿಷಯಂಗಳ ಎಚ್ಚರಿಂದವನಾವ 
ಯತಿಯಾದಡೆಮ್ಮ ಮನ; ಮುಂಗಾಣದನುಚರನಂತೆ ಚೆರಿಸುವಂತೊ 
ಚೈತ್ತಿನಲಿ ತೋರ್ಪೆಂ (ನಂಗಣ- ೧-೬-೪೦). ೨. (ಆಲಂ) ಮರುಳು 
ಗೊಳಿಸಲು ಉಪಯೋಗಿಸುವ ಪುಡಿ ; ಮಂಕುಬೂದಿ : 'ಮಚ್ಚು 
ಗಾರ", 'ಮಚ್ಚುಗೊಳಿಸು' ಪರಾ. 

[ದೇ.॥ ತೆಲು, ಮಚ್ಚು, ಮಯಿಕ, ಮಯಿದು, ಮೈದು] 

ಮಃ ೩ ನೋ. 

ಮಚ್ಚು, "ಮಕ್ಕಿ? ನೋ. 

ಮಚ್ಚುಕತ್ತಿ ' ಮಚ್ಚುಗತ್ತಿ ' ನೋ. 


"ಮಚ್ಚ 


ಮಚ್ಚುಗತ್ತಿ, ಮಜ್ಚುಕತ್ತಿ (ನಾ). = 3: ಕೆೊಂಬೆಯನ್ನು |, 
ಕತ್ತರಿಸಲು ಮಚ್ಚುಗತ್ತಿ ತೆಗೆದುಕೊಂಡು ಬಾ (ಕೂ). ಮಚ್ಚುಕತ್ತಿ : 


ಅಗಲವಾದ ಅಲಗಿನ ತುಂಡುಕೊಡಲಿ ; ಕಟುಕನ ಕಡಿಗತ್ತಿ ; 
(Choppers ೨660). 
[ಮಚ್ಚು 4 ಕತ್ತಿ. / ತಮಿ. ಮಚ್ಚುಕ್ಕತ್ತಿ : ತೆಲು. ದುಚ್ಚುಳತ್ತಿ] 
ಮಚ್ಚುಗಾರ (ನಾ). (ಆಲಂ) ಮಾಟಮಾಡುವವನಂ : "ಮಚ್ಚುಗಾರ- 
ಪಾಾಟಗಾರ” (ತಾನಕೋ. ೨೬). [ಮಚ್ಚು 4 ಗುರ (ಇ. ಕಾಲ) ] 
ಮಚ್ಚುಗುಡಿಸು (ಕ್ರಿ). ಬಹುಮಾನವನ್ನು ಕೊಡಿಸು ಮೆಚ್ಚುಗೆಯನ್ನು 
ಕೊಡುವಂತೆ ಮಾಡು ; ದಮಿತಾರಿಯ ಭುಜುಲವಿಕ್ರಮದಳವಿಗೆ ಮಚ್ಚಿ 
ಮಚ್ಚುಗುಡಿಸುವವೊಲ್‌ (ಕಾಂತೆ: ೪-3೪). 
[ಮಚ್ಚು (ಇ ಮೆಚ್ಚು) -- ಕುಡಿಸ್ಕು (೬ ಕೊಡಿಸು) ] 
ಚಚ್ಚುಗುಡು " ಮೆಚ್ಚುಗೊಡು' ನೋ. 
ಮಚ್ಚುಗೆ ` ಮೆಚ್ಚುಗೆ ನೋ. 
ಮಚ್ಚುಗೆವೆಜು (ಕ್ರಿ). ಪ್ರಶಂಸೆಯನ್ನು ಹೊಂದು: ಒರ್ಮೆಗೊರ್ಮೆಗೆರ್ದೆ 


ಮಚ್ಚುಕತ್ತಿ 
ಸಿ 


$ 


ಯೊಳ್‌  ಬೈತಿಚ್ಛೆಯೊಳ್‌ ಕೂರ್ಮೆ ತಲ್ತಿರವಿಂ ಮಡ್ಚುಗೆವಿತ್ತ 
ಪತ್ತುಗೆಯಿನಂತಾ ನಾಲ್ವರಂದಿರ್ವರಿರ್ವರೆ  ಯಂಗ್ಮದ್ವೆಯಮಾದರ್‌ |45 


(ಉತ. ೩-03)... [ಮಚ್ಚುಗೆ (ವ ಮೆಚ್ಚುಗೆ) 4 ಪೆಜ್ಮು ] 


೬೧೫೩ 


ಮಚ್ಛರದಾನಿ 


ಮಚ್ಚುಗೊಡು ' ಮೆಚ್ಚುಗೊಡು' ನೋ. 

ಮಚ್ಚುಗೊಳಿಸು ಟ್ರಿ). ಮರುಳುಗೊಳಿಸು; ಭ್ರಾಂತಿಗೊಳಿಸಂ ; 
ನೆಚ್ಚದಿರು ಸಂಸಾರ ಕಡೆಗೆ ಹಾಕುವದಲ್ಲ ಮಚ್ಚುಗೊಳಿಸುವುದು ವಿಷಯದಲಿ 
(ರಾಕ್ಸ್‌. 96 ಕಣ). [ ನುಚ್ಚು 4 ಕೊಳ್‌, * ಎ ಇಸ್ಮು] 

ಮಚ್ಚುನುಡಿ (ನಾ). ಹೊಗಳಿಕೆಯ ಮಾತು; ಪ್ರಶಂಸೆಯ ನುಡಿ: 
ಮುಗುಳುನುಡಿ . , . ಲಲ್ಲೆನುಡಿ ಮಚ್ಚುನುಡಿ ಸೊಗಸುನುಡಿ , . , 
ಬಿನ್ನಣೆಯ ನುಡಿಯ ಭಾವೆಯರು ಬರುತಿರ್ದರು (ಸರಠೋ. ೨೩-೧೩): 

[ಮಚ್ಚು , (ಮೆಚ್ಚು, ) 4 ನುಡಿ] 
ಮಚ್ಚುಮದ್ದು ' ಮೆಚ್ಚುಮದ್ದು ' ನೋ. 


39 |ಮಚ್ಚುವಡೆ ' ಮೆಚ್ಚುವಡೆ ` ನೋ. 


ಮಚ್ಚು ವೆಜು (ಕಿ). ಮಚ್ಚಿನ ಏಟನ್ನು ಹೊಂದು; ಮಚ್ಚಿನ 
ಪೆಟ್ಟನ್ನು ಪಡೆ: ಕಿಡುವುದು ತಂನುಂ ತನ್ನೊಳ್‌ ಸೊಡರ್ದವರುಮನಂತೆ 
ಕಿಡಿಸುವೀಯಲ್‌ಯೊಡಲಂ ಕಡುಮೋಹದೆ ಮಚ್ಚಿರ್ದೊಡೆ ಪಡೆವೈ ನೀಂ 
[ಮಚ್ಚು -- ಪೆಚ್ಚು) 
ಮಚ್ಚೆ. ಮಚ್ಚ, (ನಾ). ಹುಟ್ಟಿನಿಂದಲೇ ಚರ್ಮದ ಮೇಲೆ ಕಂಡು 
ಬರುವ ಕಪ್ಪ, ಬಿಳಿ ಮುಂತಾದ ಬಣ್ಣದ ಗುರುತು; ಮತ್ತಿ; 
ಆ ಚಿತ್ರದ ಶರೀೀರದೊಳ್‌ ತೊಡೆಯ ಮೇಲೆ ಕಾಡಿಗೆಯ ಬಿಂದು ಬಿರ್ದುದು 
ಮುನ್ನುಳ್ಳ ಮಚ್ಚಿಯಾಗಿರ್ಪುದುವು ಚಿತ್ರದ ರಚನೆಯಂ ಭರತಂ ಚೇಟಕ 
ಮಹಾರಂಜಂಗೆ ತೋಜಲ್‌ ಕಂಡಿವನೀ ಕನ್ನಿಕೆಯ ಏಕಾಂತಪ್ರದೇಶದ 
ಮುಚ್ಚಿ ಯನೆಂತಜ್‌ದನೆಂದು ಸಂಶಯಂ ಪುಟ್ಟಿ (ಛೃಹ್ಣಾತ್ರ. ೩-೪೧ ವ); 
ಮೂಗಿನ ಎಡಬದಿಯಲ್ಲಿ ಕಣ್ಣಿನಿಂದ ಕೆಳಗೆ ಕಡಲೆಕಾಳುಗಾತ್ರದ ಕಪ್ಪಾದ 
ಮಚ್ಚೆ ರೂಪವನ್ನು ಕುರೂಪಗೊಳಿಸಿತ್ತು (2ಗುಂ. 0). ಮಚ್ಚೆ, : ಹುಟ್ಟಿದ 
ದಿನೆದಿಂದಾ ಬೆನ್ನೆ ಮಚ್ಚವ ಕೊಟ್ಟುದಿಲ್ಲಾರ್ಗೆಯು ಭೂಪ ಬೆಟ್ಟದ ಚಾಮನ 
ವೀರರಸದ ಬಲುಗಟ್ಟಿಯನೇನ ಬಣ್ಣೆಸುವೆ (ಕನನ. ೩-6೪). "ಮತ್ತಿ" ಪರಾ. 
[ದೇ.॥ ತಮಿ, 4: ತುಳು. ವಜೆ; ತೆಲು. ಮಚ್ಚ) 
ಮಚ್ಚಿ, ನೋ. 
ಮಚ್ಚೈ, `ಮೊಚ್ಚೆಯ` 
ಮಚ್ಚೆನಾಲಿಗೆ (ನಾ). ಕಪ್ಪುಮತ್ತಿಯಿಂದ ಕೂಡಿದ ನಾಲಗೆ; ಮತ್ತಿ 
ನಾಲಗೆ ; p ನಾಲಗೆಯಲ್ಲಿ ಮಚ್ಚೆಯಿರುವವರು ಆಡುವ ಕೆಟ್ಟಿಮಾತು 
ಫಲಿಸುವುದೆಂದು ನಂಬಿಕೆಯಿದೆ : ಮಚ್ಚಿನಾಲಿಗೆ ಇದ್ದವನ ಸಂಗಡ 
ಕಚ್ಚಾಟ ಮಾಡಬಾರದು (ಣಂ). [ಮಚ್ಚೈ 4 ನಾಲಿಗೆ (ಆನಾಲಗೆ)] 
ಮಚ್ಛ "ಮಚ್ಚೆ" ನೋ. 


ಮಚ್ಛರದಾಣಿ 'ಮಚ್ಚರದಾನಿ ನೋ. 


ವೆತ್ತ ಕಳ್ಳನ ಪಡೆಪೆಂ (2:ಸಂ. ೦೨೫-೭). 


ಷ್‌ 
ಮಚ್ಚ, 


ಮಚ್ಛರದಾನಿ. ಮಚ್ಚರದಾಣಿ. ಮಚ್ಚರದಾನಿ. ಮಚ್ಚರದಾಣಿ (ನಾ). 
ಸೊಳ್ಳೆ ಪರದೆ ; ಮಚ್ಛರದಾನಿಯಿಂದ ಪರಿವೇಷ್ಟಿತವಾದ: ಚಂದನದಿಂದ 


ನಿರ್ಮಿತವಾದ ಪರ್ಯಂಕದ ಮೇಲೆ . , . ಶೆಯನ ಮಾಡಿದ್ದಾಳೆ (ನುಂಜಳ. 
೦೪) ೩ ಮಚ್ಚರದಾನಿ ಸಹಿತವಾದ ಪಲ್ಲಂಗಗಳು ಮುಂತಾದುವುಗಳನ್ನು 
ಕಂಡು ಇವರೊಳ್ಳೆ ಶ್ರೀಮಂತರಿರಬೇಕೆಂದು ಊಹಿಸಿದೆ. (ರಹ. ೧೫೪). 
ಮಚ್ಚರದಾಣಿ : ಬೆಳಿಗ್ಗೆಯೇ ಏಳುವಾಗ ಇಳಿಬಿಟ್ಟ ಮಚ್ಚರದಾಣಿಯನ್ನು 
ಇನ್ನೂ ತೆಗೆದಿರಲಿಲ್ಲ (ಸ್ಮಕ್ಕದ- 006). ಮಚ್ಚೆರದಾನಿ : ದಕ್ಷಿಣಭಾಗದಲ್ಲಿ 
ಕಿಡಕಿಯ ಮಗ್ಗುಲಿಗೆ ಹಾಸಿಕೊಳ್ಳೆಲೇನು ಬಾಬೂಜೀ, ಮಚ್ಚರದಾನಿ 
ಕಟ್ಟುವ ಅವಶ್ಯಕತೆ ಬೀಳುವುದಿಲ್ಲ (ಶ್ರೀಕಾಂತ: ೬೭) ; ಮಚ್ಚರದುನಿಯನ್ನು 
ಮಡಚಿ ಅತ್ತ ಇಟ್ಟನು (ವಂಂಣಾ- ೨೨). ಮಚ್ಛ್ಚರದಾಣಿ : ಮಚ್ಛರದಾಣಿ, 
ಪೀಕದಾಣಿ , . , ಮೊದಲಾದವುಗಳಲ್ಲಿ ಕಂಡುಬರುವ ಪ್ರತ್ಯಯಗಳೂ 
'ಪಾರೆಸಿ` ಆಗಿವೆ (ರಾಷಾಶಾ- ೦೬೬) - 

[ಹಿಂ ಮಚ್ಚರದಾನೀ ; ಮಠಾ. ಮಚ್ಚರದಾಣೀ. ಮಚ್ಚರದಾನೀ] 


ಮಚ್ಚೆ 
ಮಚ್ಚಿ 'ಮಚವೆ' ನೋ. 
ಮಜ 'ಮಜಾ' ನೋ. 
ಮಜಕೂರು (ನಾ). ೧. ಕಾಗದ. ಪತ್ರ ಮೊದಲಾದುವುಗಳಲ್ಲಿ ಬರೆ 


ಯುವ ಅಥವಾ ಬಾಯಿಯಲ್ಲಿ ಹೇಳುವ ವಿಷಯ ; ಸಮಾಚಾರ ; 
ಸುದ್ದಿ ; ನಿನಗೆ ಈ ಮಜಕೂರ ತಿಳಿಸಬೇಕಂತ ಬಂದರ ನೀನು... 
ನಮ್ಮನ್ನು ಜಡೀಬೀಕಂತ ಮಾಡಿದ್ದಿ (ಗ್ರಾಮಾಯ- ೨೦೭) ; ಕೈಯಲ್ಲಿದ್ದು 
ಅದನ್ನು ಓದಿ ತೋರಿಸದೆ ಅದರ ಮಜಕೂರನ್ನು ನಿವೇದಿಸಹತ್ತಿದರು 
(ಹುದಾ. 003), ೨. ಪ್ರಸ್ತುತವಾದುದು ; ಸಂಬಂಧಿಸಿದುದು : 
ತಾಲುಕು ಮಜಕೂರು ಪೈಕಿ ಬಗುಂಜಿ ಮಾಗಣಿಯಲು ಇರುವ ಹೆಜ್ಜೆ 
ತಿಮ್ಮೆಯ್ಯನು . . . ಶಿಲಾಮಯ ದೇವಸ್ತಾನಾ ಕಟ್ಟಿಸಿ (ಬಕ. 17], ಕೂ. 
96-39 ; 3811); ತಾಲ್ಲೂಕು ಮಜಕೂರು ಜಮಾಬಂದಿ ಕ್ರಮ (ಮಹಾವಂ.11,. 
39). [4-ಅರ. ಹಿಂ. ಮಜಕೂರ್‌ ; ಮರಾ, ಮಜಕೂರ್‌, ಮಜ್ಯೂರ್‌] 

ಮಜಡ 'ಮದಡ' ನೋ, 

ಮಜಡು ' ಮದಡು ' ನೋ. 

ಮಜಬೂತು (ಗು). ೧. ಗಟ್ಟಿಯಾದ; ಭದ್ರವಾದ ; ಸಿಮೆಂಟು 
ಕಾಂಕ್ರೀಟಿನ ಮಜಬೂತ ಮನೆ (ಜೊನಿ. ೪). (ನಾ). ೨. ಗಟ್ಟಿ 
ಯಾದುದು ; ಬಲವಾದುದಂ ; ದೃಢವಾದುದು : ಹರಿಹರ ಕಿಲ್ಲೆ 
ಬಾಹಳ, ಮಜಬೂತು ಯಿಧೆ. ಸ್ವಾಧೀನಕ ಬರೋದಿಲ್ಲ (ಕುರತ. ೩೦-೨] 
ಒಳ್ಳೆ ಮಜಬೂತುದ ಹವಣಾದ ನಯಗೆಲಸದ ಸಣ್ಣಸಿಬರಿನ ತೊಟ್ಟಿಲು 
(ತಕಕ 71: 0006). ೩. ಭರ್ಜರಿಯಾದುದು ; ಎಲ್ಲರಿಗೂ ಔತಣ 
ಮಜಬೂತಾದ ಊಟ (ಕುಣ. 0೪) ; ಸಣ್ಣ ಗುಲುಬಿಯಾಕಾರದಲ್ಲಿ ವಜ್ರ 
ಗಳನ್ನು ಕೂಡಿಸಿದ್ದ ಮಜಬೂತಾದ ಉಂಗುರ (ಫ್ರನರು- 60). 

[ + ಅರ, ಹಿಂ. ಮರಾ. ಮಜಬೂತ್‌) 

ಮಜಮಾ: ಮರುಮೂ (ನಾ). (ಬಹಳ ಜನರು ಒಂದೆಡೆ ಸೇರುವ) 
ಸಭೆ; ಕೂಟ ; ಎರಡನೇ ದಿವಸ ಮಜಮಾಕ್ಕೆ ಈವೂರ ಬ್ರಾಹ್ಮಣರು. 
ಅನೇಕರು ಬಂದಿದ್ದರು (ಈುಸುಗ. ೦೩). ಮರುುಮಾ : ಮರುುಮಾ 
(ಲಾವಣಿಗಾರರ ಎರಡು ಗುಂಪುಗಳೂ ಸೇರಿ ಹಾಡುವುದಕ್ಕೆ ಕುಳಿತು 
ಕೊಳ್ಳುವ ಸಭೆ) ಸೇರುವಾಗ ತುರಾದವರು ರಾಹುವಿರುವ ದಿಕ್ಕಿಗೆ ಎದುರಾಗಿ 
ಕುಳಿತುಕೊಳ್ಳುತ್ತಾರೆ (ರಾಂ. ೨೪). 

[5೧ ಆರೆ. ಮಜ್ಜಅ ; ಹಿಂ. ಮಜಮಾ] 

ಮಜರೆ (ನಾ). ಸಣ್ಣಹಳ್ಳಿ ; ಉಪಗ್ರಾಮ : ಕೆರೆ ಮಧ್ಯೆ ಇರಲಿಲ್ಲ 
ಎಂದರೆ ನಮ್ಮ ಊರು ಕಲ್ಮಾಡಿಯ ಒಂದು ಮಜರೆಯಾಗುತ್ತಿದ್ದಿತೊ 
ಏನೊ (42-೪1. ೦). [.- ಆರೆ. ಮಾಜ್ರೀ ; ಮರಾ. ಮಜರಾ, ಮಜರೇ] 

ಮಜಲೀಸು (ನಾ). ನೃತ್ಯ. ಸಂಗೀತ ಮುಂತಾದುವು ನಡೆಯುವ 
ಸಭೆ; ಬೈಠಕ್ಕು : ಈಗಲೂ ಹೈದರಾಬಾದಿನ ಕನ್ನಡಜಿಲ್ಲೆಗಳಲ್ಲಿ ಮಜ 
ಲೀಸು ನಡೆಯುವ ಸ್ಥಳಗಳಿವೆ (ರೊಂ). [ಅರು ಮಜ್ಜಿಸ್‌; ಹಿಂ. 
ಮಜಲಿಸ್‌; ಮರಾ. ಮಜಲಸ್‌, ಮಜಾಲಸ್‌, ಮಜಾಲೀಸ್‌ ) 

ಮಜಲು. ಮಜಲೆ (ನಾ). ೧. ಹಂತ; ಘಟ್ಟಿ : ಹನ್ನೊಂದು ಹೊಡೆದು 
ಹನ್ನೆರಡರ ಮಜಲು ಬರಲು ತೊಡಗಿತ್ತು (ಕ್ರೀರಂಗ.0೨0) ; ನದಿಯ 
ಮೊಸಲ ಮಜಲಿನಲ್ಲಿ ಭೂಮಿ ಉಬ್ಬುತಗ್ಗುಗಳಿಂದ ಕೂಡಿರುತ್ತದೆ 
(ಕಂಕೋ. 1 ೨೩). ೨. ಪ್ರಯಾಣಕಾಲದಲ್ಲಿ ಅಲ್ಲಲ್ಲಿ ತಂಗುವ 
ಸ್ಮಳ; ಟಪ್ಪೆ : ಎರಡು ಮೂರು ಹರಿದಾರಿಗಳಲ್ಲಿ ಮಧುಪುರವಿದೆ. 
ಒಂದೇ ಮಜಲಿನೊಳಗೆ ಕೊಲ್ಲೂರಿದೆ (ಡುಕ್ಮಂ ೨೦) ; ಶ್ರೀದೇವಿಯು 
ಅವರೊಡನೆ ದಾರಿ ನಡೆಯುತ್ತಿದ್ದಳು. ಒಂದೆರಡು ಮಜಲು ದಾಟುವುದ 
ರೊಳಗಾಗಿ ಶ್ರೀದೇವಿಯು ಆವರ ಗುಂಪಿನಲ್ಲಿಯೇ ಒಬ್ಬಳಂತೆಯೇ ಪರಿ 
ಗಣಿತಳಾದಳು (ಶ್ರೀಣಾಡು- 30). ೩. ದೇವರ ಉತ್ಸವ. ಮೆರವಣಿಗೆ 


೬೮೫೪ 


0 


6. 


20 


ಮಜ, 


ನಿಲ್ಲಿಸುವ ಸ್ಮ 
ನಿಸುವ ಸ್ಮ 


ಗಳನ್ನು ಅಲ್ಲಲ್ಲಿ 2 ಉತ್ತರಕರ್ನಾಟಕದಲ್ಲಿ ಒಕ್ಕಲಿಗನು 
೬೬೨ ತೇರೆಳೆದ್ದ, ಮಜಲುಮೋಜಗಳನ್ನು ಮಾಡುತ್ತಾನೆ. (ಕನ್ನತಾ, 9) ; 
ಊರವರೆಲ್ಲ ಕೂಡಿ ದುರಗಮ್ಮನ ಮುಂದೆ ಡೊಳ್ಳಿನ ಮಜಲುಮಾಡಿದರು 
(ತುಕ್ಕೆಮು. ಲ: ೪: ಮಹಡಿ; ಉಪ್ಪರಿಗೆ: ಅವರು ಈ ಕಟ್ಟಡದ 
ಮೂರನೇ ಮಜಲಿನಲ್ಲಿದ್ದಾರೆ (6ಬ). ೫. (ಕರಾ) ಮಧ್ಯಮ 
ವರ್ಗಕ್ಕೆ ಸೇರಿದುದು: " ಮಜಲುಗದ್ದೆ ' ಪರಾ. ೬. ಒಂದು 
ಬಗೆಯ ಮಧ್ಯಮವರ್ಗದ ವ್ಯವಸಾಯದ ಭೂಮಿ ; ಒಣಗದ್ದೆ : 
ಗದ್ದೆಬಯಲು ಮಜಲು ಬಿತ್ತುವ (ಇ. ೦೯೪೬, ಮಂಗಳೂರು: ೦೫೬-೦೬: 
346) ; ಯೆರ್ಮ್ಮಾಳ ಡೇವಾಲ್ಯದ ಯಾಶಾ(ಂ)ನ್ಯದ ಮೂಲೆಯ ಪಾಳ 
ದೇವರ ಮಜಲು (೫94. 1x ೪೨೬-೦೫ ; 1402) ; ಕಂಬ! 
ಉತ್ತು ಹದಮಾಡಿರುವ ಮಜಲುತರದ ಗದ್ದೆಗಳಲ್ಲಿಯೇ ಇದು ನಡೆಯು 
ವುದು ಹೆಚ್ಚು (464. ೩-೨೬), ಮಜಲೆ : ೪. ರಸ್ತೆಗಳ ಇಕ್ಕೆಲಗಳಲ್ಲಿ 
ಮೂರು ಮುಜಲೆಗಳ ನಾಲ್ಕು ಮಜಲೆಗಳ ಚಾಳುಗಳು (ಅರೋರ. 009) ನ 
ಮೂರನೇ ಮಜಲೆಯ ಮೇಲಿನ _ ರಸ್ತೆಯ ಬದಿಯ __ ಕೊನೆಯ ಎರಡು 
ಕೋಣೆಗಳಲ್ಲಿ ಅವಳ ಅಕ್ಕನ ಚಿಕ್ಕ ಸಂಸಾರ (ನರರಾ- 11, 00೭೬). 
[+ ಅರ. ಮಂಜಿಲಾ, ಮಂಯ್ಲಿಲ್‌ ; ಹಿಂ. ಮರಾ. ಮಜಲ್‌./ 

ತುಳು. ಮಜಲ್‌ ಇ. ಮಧ್ಯಮತರಗತಿಯ ] 

ಮಜಲುಗದ್ದೆ (ನಾ). ಮಧ್ಯಮ ವರ್ಗದ ಗದ್ದೆ: ಹೆಚ್ಚಿನ ಬೆಟ್ಟು ಮತ್ತು 
'ಮಜಲು-ಗದ್ದೆಗಳನ್ನು ಉತ್ತು ಬಿತ್ತಿದರು (2೪೧. 608) ; ರಸ್ತೆಯ 
ಎಡತ್ತಿನಲ್ಲಿ ಪಂಜುರ್ಲಿಯ ಗುಡಿಯ ಎದುರು ಮಜಲುಗದ್ದೆಯಲ್ಲಿ ತುಂಬ 
ಜನ ಸೇರಿದ್ದರು (ಮುಂಗಾರು. ೨೦೬). [ಮಜಲು ಗದ್ದೆ (ಇಗಟ್ಟಿ) ] 

ಮಜಲುಬಿಡು (ಕ್ರಿ). ಪ್ರಯಾಣದ ಮಧ್ಯದಲ್ಲಿ ಬೀಡು ಬಿಡು,- 
ಬಿಡಾರ ಹೂಡು: ಇಪ್ಪ: ತ್ತುಮೈಲಿ ಪ್ರಯಾಣಮಾಡಿ ಊಟಕ್ಕಾಗಿ 
ಮಜಲುಬಿಟ್ಟು ಸೇನೆ ಸಂಜೆಯ ವೇಳೆಗೆ ಶ್ರೀರಂಗಪಟ್ಟ ಸ್ಲಿಣವನ್ನು ತಲುಪಿತು 
(ಶಕ್ಕರೇ, ೦60). [ಮಜಲು ಬಿಡು] 

ಮಜಲೆ "ಮಜಲು ' ನೋ. 

ಮಜಾ, ಮಜ, ಮರಾ (ನಾ). ೧. ಮೋಜು; ಗಮ್ಮತ್ತು: 
ನಿಮ್ಮಿಬ್ಬರದೂ ಮಜಾ ಐತಿ ಬಿಡಲೇ (ನುಣ್ಣತ: ೯9) ; ಕೇಶವರಾಯನಿಗೆ 
ಇನ್ನೂ ಬೆಳಕಿರುವಾಗಲೆ : ಕುಡಿಯುವುದೆಂದರೆ. ಅದೇನೋ ಮಜಾ 
ಎನ್ನಿಸುತ್ತಿರಲಿಲ್ಲ (ಕಗಂ- ೭). ೨. ತಮಾಷೆ; ವಿನೋದ: ಏನೋ 
ಮಾತಿನ * ಮಜಾ ` ದಲ್ಲಿ ಅದನ್ನೂ ಹೇಳಿಬಿಟ್ಟಿದ್ದಳು (ಗನೂರು. 0೬) ; 
ಸಾಹಸಮಾಡಿ ಮುಂದೆ ಹೋದರೆ ಮಾತ್ರ ಮಜಾ (ಣಹೇಬ. 4) 
ಮಜ: 0. ಮಜವಾಗಿ ಕಳೆಯಬೇಕೆಂದು ನೂರಾರು 
ಯೋಚನೆಗಳನ್ನು ಮಾಡಿಕೊಂಡರು (ಸಾಬಸ್ಮೇ- ೩೬). ೨. ಜಾರುವಂತಹ 
ಈ ಕಲ್ಲುಗಳ ಮೇಲೆ ಜೋರಿನಿಂದ ಹೋಗುವುದರಲ್ಲಿಯೇ ಮಜೆವಿದೆ 
(ಯುಕ್ತಿ, ೫). ೩. ಸಂತೋಷ; ಖುಷಿ: ನುವು ಕೊಡೋ ಐನೂರು 
ರೂಪಾಯಿ ಕರಗೋತನಕ ಮಜವಾಗಿರುತ್ತಾನೆ. (ರಂಗನ... ೧೦೭). 
ಮರಾ: ೧. ದುಡಿದರೆ ಮರ್ಕು; ಇಲ್ಲದಿದ್ದರೆ ಪರದಾಟ 
(ಅ೫ತ ೧೪೨). [-ಪಾರ. ಮಜಾಹ್‌, ಮರುಜಾ ; ಹಿಂ. ಮರಾ. ಮಜಾ] 

ಮಜೂರ (ನಾ). ಕೂಲಿಕೆಲಸಮಾಡುವವನು: ಎಲ್ಲರಿಗಿಂತಲೂ 
ಮಜೂರರಿಗೆ ನಾನು ಹೆಚ್ಚಿನ ಸಹಾನುಭೂತಿ-ಭೂತದಯೆಗಳನ್ನು 
ತೋರಿಸುತ್ತೇನೆ (೩ಿಷ್ಠಾಶು. ೬) ; ಕಾರ್ಯಾನೆಗಳಲ್ಲಿ ಕೆಲಸಮಾಡುವ ಮಜೂರರ 
ಪರಿಸ್ಥಿತಿಯನ್ನು ಪರಿಶೀಲಿಸಿದರೆ ಕನಿಕರ ಹುಟ್ಟದಿರದು (೫34. ೩೪). 

[-ಹಿಂ. ಮರಾ. ಮಜೂರ್‌] 

ಮಜೂರಿ (ನಾ). ೧- ಮಾಡಿದ ಕೆಲಸಕ್ಕೆ ಪ್ರತಿಫಲವಾಗಿ ಕೊಡುವ 

ಹಣ; ಕೂಲಿ: ಭಕ್ಷಿಯು ಕೆಲಸಗಾರರಿಗೆ ಚೆನ್ನಾಗಿ ಮಜೂರಿ 


ರಜವನ್ನು 


ಮಜೆದಾರ ೬೮೫೫ ಮಜ್ಜನವಳ್ಳೆ 


ಕೊಡುತ್ತಿದ್ದನು (090ತ್‌. ೦6೨): ದಿನದಿನದ ದುಡಿಮೆಗೆ ಕೊಡುವ ದರ್‌ ಮೃದುಕರಾಂಬುಜದಿಂ ನವಗಂಧತೈಲಮಂ (ರಕಕು. ೪-00೯ ಐ), 
ಮಜೂರಿಗೆ ಕೂಲಿ ಎನ್ನಲಾಗುತ್ತದೆ (ಗ್ಮಪಂ. ೦೯೩). [ಮಜ್ಜನ 4 ಪೊಗು ] 
[_ಹಿಂ. ಮರಾ. ಮಜೂರೀ] ಮಜ್ಜನಗೃಹ (ನು). ಸ್ನಾನದ ಮನೆ ; ನೀರುಮನೆ : ವಸುಧಾರಕಮೆಂಬ 
ಮಜೆದಾರ (ನಾ). ವಿನೋದಪೂರ್ಣವಾದುದು; ಅದರ ನಾಟಕಾನೂ ಕೋದ್ಮಾಂಗಾರಮುಂ ಜೀಮೂತಮೆಂಬ ಮಜ್ಜನಗೃಹಮುಂ . . , ಎಟ್ಬಿತ್ತಿ 
ಮಜೆದಾರ ಐತಿ (ಜೊಸಂಸಾ- ೦೦೮): 5 | ರ್ಚ್ಯಾಸಿರ ದುರ್ಗಾಟವಿಗಳುಂ ಪದಿನೆಣ್ಳಾಸಿರಮ್ಲೇಚ್ಛರಾಜರುಮಾತ್ಮೀಯ 
[*-ಪಾರ. ಹಿಂ. ಮಜೇದಾರ್‌; ಮರಾ, ಮಜೇದಾರ*, ಮಜಾದಾರ*] ಸಾಮ್ರಾಜ್ಯ ಪರಿಚ್ಛೇದಮಾಗೆ (ಅಂತ. ೧೫-೩ ನ)- [ಸಂ.] 


ಮಜ್ಜ (ನಾ). ೧. ದೇಹದ ಧಾತುಗಳಲ್ಲಿ ಒಂದು; ಮೂಳೆಯ| |ಮಜ್ಜನಗೆಯ್ಗು `ಮಜ್ಜನಂಗೆಯ್ಸು' ನೋ. 
ಒಳಗಿನ ಸಾರವತ್ತಾದ ಭಾಗ ; ಅಸ್ಥಿಸಾರ : ಒಡಲೆಂಬುದು ಮಜ್ಜದ| | ಮಜ್ಜನಗೊಳಿಸು (ಕ್ರಿ). ಎ ಮಜ್ಮನಂಗೆಯ್ಸು : ನೆರೆದವರ ದಾದಿ 


ಪೆರ್ಮಡು (04. ೩-೨0); ಧಾತುಗಳು ರಸಧಾತು, ರಕ್ತಧುತು, ಯರು ಬೆನ್ನನೆ ಪುದು ಪಾದವ ಕಟ್ಟಿಕೊಂಡು ಪರಮನನು ಮಜ್ಜನಗೊಳಿ 
ಮಾಂಸಧಾತು, ಮೇದೋಧಾತು. ಅಸ್ಥಿ ಧಾತು: ಮಜ್ಜಧಾತು, ಶುಕ್ಲಧಾತಂ 10| ಸುವರು ಸೆಜ್ಜಿಗೊಳಿಸುವರು (ಸಾಳ್ಮರಾ- ೩೬-೦೦೩). 
ಎಂದು ಏಳು ತೆರನಾಗಿವೆ (ಕಕ್ಕಿ. ೪). ೨. ಸಸ್ಯನಾಳದ ಒಳಭಾಗದ [ವ ನಿಜ್ಜನ 4 ಕೊಳ್ಳ 4 - ಇಸ್ಕು] 
ಸತ್ತ್ವ; ಮರದ ಕೆಚ್ಚು; ಚೇಗು: "ಮಜ್ಜಮೆನೆ [ಐಂ |ಮಜ್ಜನಜಲ (ನಾ). ೧. ಸ್ನಾನಮಾಡುವ ನೀರಂ ; ಮಾಹದ ಜಲ: 
ಜ್ಲೆಯೆನೆ] ಸಾರಮೆನೆ ಮರದ 4 ಕ್ಕು” (ಮಂಗರಾ, ೩೨-೩)- ಮಜ್ಜನ ಶೀ ಠಂ ಸುರೆಗಿರಿಮಜ್ಜನಜಲವಮ್ಮತಜಲಧಿಜಲವಮರೇಂದ್ರಂ 
[ಸಂ, ಮಜ್ಜಾ] ಮಜ್ಞಃ ನವಳ್ಳ ನುಮೆನೆ ಜಿನಮಜ್ಞಃ ಸಮಹಿಮೆಯ ೨ ಬೆಡಂಗನೇವಣ್ಣಿಪುದೊ 
ಮಜ್ಜಣ *ಮಂಜನ್ಯ ನೋ. ತ (ಕಂ. ೬-ಉ). ೨. . ಸ್ನಾನಮಾಡಿದ ನೀರು. - ಅಶುದ್ಧಜಲ ; 
ಮಜ್ಜನ (ನು). ಸ್ಟಾ ನ; ಮಾಹ; ಜಳಕ: ಮಜ್ಜ ನಕೀಗಳೆ ರಾಜಪುತ್ರಿ ವಿವಿಧ ಜನರಾಶ್ವರ್ಯರಾಗಿರೆ ಅವರಿವರಿದಂ ಕೇಳಿ ಪರಿತಂದವರ ಮಜ್ಜನ 
ನೀಂ ನಡೆ (ಉಾರಂಪೂ- ೭೬೨) ; ಮಜ್ಜನಕ್ಕೆಟವೆನಯ್ಯಾ '`ಯವಿಕಾರಿಯಾನು ಜಲದ ಕೆಸಜಲಿ ಪೊರಳುತಿರಲು (ಏಸಫು. ೫೬-೫೬): [ಸಂ, 
(815: ೨೩೪) ; ಸೆಜ್ಜೆವನೆಯ ಪೊಜಮಟ್ಟು ಗುಜ್ಡುಮೆಟ್ಟಿಂದ ನಡೆದು |ಮಜ್ಜನಪೀಠ (ನಾ)- ಸ್ನಾನಮಾಡುವಾಗ ಕುಳಿತುಕೊಳ್ಳುವ ಮಣೆ, 
ಪೋಗಿ ಮೆಲ್ಲನೆ ಮಜ್ಜನವನು ಮಾಡಿದಳು (ಕಂಸ. ೨೪-೦೬೬) ಪೀಠ ; ವಿಶದ ಯಶಸ್ಸಿದ್ಧಾಧಿಷ್ಠಾನಪೀಠಮೆನಿಪ ಮಜ್ಜ ಜ್ಞನಪೀಡಮನಧಿಷ್ಠಿಸಿ 
ಮಜ್ಜನದ ಮನೆ - ಸ್ನಾನಮಾಡುವ ಮನೆ; ಸ್ನಾನಗೃಹ : ಮಜ್ಜ |29|  ದಾಗಳ್‌ (ಅತ್ರ 6-೬೯): ವಿಳೆಸನ್ಮಜ್ಞನಪೀಠಮಾದುದು ಜಿನಂಗೆಂಬೊಳ್ಬಿ ನಿಂ 
ನದ ಮನೆಯನೊಳಪೊಳ್ಳುಜ್ವಳಿಪ ಸುವರ್ಣಪೀಠದೊಳ್ಳುಳ್ಳಿರ್ದಾ ಸಜ್ಜನೆಗ ಪೆರ್ಮೆಯಂ ತಳೆದತ್ತು (ಶತೃಪು- ೪-೬೭). [ಸಂ.] 
ನುರಾಗದೆ ಯೋಷಿಸ್ಮನಮಣಿಯೊರ್ವಳಿಕ್ಕಿದಳ' ಮಲಯಜಮಂ (ಉಕ್ಕಳಿ. ಮಜ್ಜ! ನಬಾವಿ (ನಾ). ಸ್ಕಾ ಸನಮಾಡುವ ಬಾವಿ; ಮಾಹದ ಬಾವಿ: 
6-06). [ಸಂ.] ಮ್ತು ನಬಾವಿಯೊಳಗಿರ್ದ ಸಲಿಲವಂ ನೀನೆಆ್‌ವುತಿರು ಪ್ರಜ್ವಳಿಸುವುವು 
ನಂಗೆಯ್ಸು.  ಮಜ್ಜನಗೆಯ್ದು (ಕ್ರಿ). ಸ್ನಾನಮಾಡಿಸು; ದೀವಿಗೆಗಳ (ನಿತಪು. ೫0-೩೬). [ಮಜ್ಜನ -- ಬಾವಿ] 
ಮಾಯಿಸಂ : ನಳಿನಮಕರೇದದಿಂ ಮಜ್ಜನಂಗೆಯ್ಸಿ ತಜ್ಞಳಜಧೂಳೀಗಂಧ| 25 | ಮಜ್ಜನವಡಿಸು (ಕ್ರಿ). - ಮಜ್ಜನಂಗೆಯ್ಸು : ಮಜ್ಜನವಡಿಸಿ ಸುವರ್ಣ 
ವಿಟ್ಟು . . . ಕಮಲೆಯರ್ಚಿಸಿದಳೋಯೆನೆ ಕೊಳದೊಳಂರ್ಯನೆಸೆದಂ ಶೂರ್ಪದೊಳಾಂತು ಸೆಜ್ಜೆಗೆ ತಂದರಾ ಶಿಶುವ (ಕೋಪತ. ೦೬-೩೦). 
(ಕನ೫: ೮-೩0), ಮಜ್ಜನಗೆಯ್ಸು 2 ನುಡಿಸಿದರಖಿಲೋಪಚಾರದಿಂ [ಮಜ್ಜನ ನ -- ಪಡಿಸು] 
ಸಂಕಲೆಗಿಡಿಸಿದರ್‌ ಮಜ್ಮನಗೆಯ್ಲಾ ಉಡಿಸಿದುದಳಡಿಸಿದರು 3 ನವ್ಯವಸ್ತವ| | ಮಜ್ಜನವಳ, ಮಜ್ಜನವಳ್ಳೆ,ವ ಮಜ್ಜನವಾಳ(ನಾ).ಸ್ನಾನಮಾಡಿಸುವವನು, 
ನಾಯಾತಾಣಕೆ (ನೋಶತ. ೪0-40). [| ಮಜ್ಜನ 4 ಕೆಯ್ದು] “ಮಜ್ಮನವಳನೆಂದು ಮಂಜ್ಜನಂಬುಗಿಸುವಾತಂ” (16೫. ೬೦-1೪೯); ಇಂದ್ರನ 
ಮಜ್ಜನಂಬುಗಿಸು * ಮಜ್ಮನಂಬೊಗಿಸು' ನೋ. 39]  ಮಜ್ಜನವಳನಾಗೆ ಕ್ಷೀರಾಂಭೋರಾಶಿಯ ಜಲಮೆ ನೀರಾಗೆ - . - ಜನ್ಮಾಭಿಷೇಕ 
ಮಜ್ಜನಂಬುಗು " ಮಜ್ಜನಂಬೊಗು ' ನೋ. ಮಹಾಕಲ್ಮಾಣಮನೆಯ್ದಿ (ಶ್ರಾಣ. ೦೭೨-೬) ; ಸುರರದೆಲ್ಲರು ನಿರತರಹ 
ಮಜ್ಜನಂಬೊಗಿಸು, ಮಜ್ಜನಂಯುಗಿಸು (ಕ್ರಿ). - ಮೆಜ್ಜನಂಗೆಯ್ದು : ರೆನಿ ಸುರಗಿರಿಯೆ ಮಜ್ಜನವ ಪೀಠವು ಸುರಪ ಮಜ್ಜನವಳನಮೃತಾಂ 
ಸೊಗಸುವ ಬೋನಮಂ ಸಮೆವ ಕಾರ್ಯದೊಳು ಕೆಲರಂ ಸುಮಜ್ಜನಂ ಬುಧಿಯೆ ನೀರ್ದೊಣೆಯು (ಸಾಳ್ಮಳಾ- ೩೩-೬೩). ಮಜ್ಜನವಳ್ಳೆ: ಮಜ್ಜನ 
ಬೊಗಿಸುವ ಕಜ್ಜದಲ್ಲಿ ಕೆಲರಂ . - - ಆಪ್ಟೈಸಿದಳ್‌ (ಜಾರಘು. ೬-೬೪): ಪೀಠಂ ಸುರಗಿರಿ ಮಜ್ಜನಜಲವಮೃತಜಲಧಿಜಲವಮರೇಂದ್ರಂ ಮಜ್ಜನ. 
ಮಜ್ಜನಂಬುಗಿಸು ; ನಾಗಕನ್ನೆಯರುಂ ತಾನುಂ ಮನಂಬುಗಿಸುವಂತೆ |35| ವಳ್ಳನುಮೆನೆ ಜನನುಜ್ಞನಮಹಿಮೆಯ ಬೆಢಂಗನೇವಣ್ಣಿಪುದೋ (604: 
ಮಜ್ಜನಂಬುಗಿಸಿ. . .- ಗುಣಾರ್ಣವನಂ ಮರುಳ್ವಿದಳ್‌ (ಶುಶಣ. ೩-೦೦೩) ; ವೃತ್ರಾರಿ ಬಿತ್ತರದಿಂ ಮಜ್ಜ ನವಳ್ಳನಾಗೆ. ನಿಜಜನ್ಮಸ್ನಾನ 
೯-0೬5); ತಂತಮ್ಮ ಮಗಳ್ಲಿರಂ ಮಜ್ಜನಂಬುಗಿಸಿ (ನೀಎತೆ- ೦೩-೫೩ ವ): ಕಾರ್ಯಂ ಕರಂ ಪರಿದಾಶ್ಚರ್ಯಮದಾದುದು (ನರವ. ೦೬-೨೫) ನ ಮಜ್ಜನ. 
ಮಗಮಗಿಸಂತಿಹ ಪರಿಮಳದ ಪನ್ನೀರಿನಿಂ ಮಜ್ಮನಂಬುಗಿಸಿ (8ತ್ಯ. ವಳ್ಳರ  ಮಣಿಹಣಾಜರ ಚೆಲುಬೆಜ್ಜರ ಬೆಸದಾಳುಗಳ ಅಜ್ಜರ ಕೇರಿ 
೩೬-0). [ ಮಜ್ಜನಂಬೊಗು 4 - ಇಸ್ಕು] ೬೬ ಮೆಜಸಿದಿಹುದು (ಕುರಾಸಾಂ, ೪-00೫). ಮಜ್ಜನವಾಳ : ಮಜ್ಜನ 


ಮಜ್ಜನಂಬೊಗು, ಮಜ್ಜನಂಬುಗು (ಕ್ರಿ). ಸ್ನಾನಮಾಡು ; ಮಾಯು ;|40ಭ ವಾಳರ ಮಣಿಹಗಾರರ , . . ನಿಡುಗೇರಿಗಳು ಆ ದುರ್ಗದಲ್ಲಿ ವ್ಯವಸ್ಥೆ 


ಪ್ರಭುದತೀವಂಹಾದೇವ ಮಜ್ಜನಂಬೊಕ್ಕು ದಿವ್ಮಃ ವಸ: ಮನುಟನ್ಚಿ ಮಗುಬ್ಬು ಗೊಂಡಿವೆ (ತಂಜುಂತ- ೦೨೬). [ಮಜ್ಜನ -- -- ವಳ] 

ಬಂದು . , . ಇಂತೆಂದಳ್‌ (ರಠರೀಮ್ಮ- 9-೦೬೩). ಮಜ್ಞನಂಬುಗು : ಮಜ್ಜನವಲಳ್ತಿ (ನಾ). ಸ್ನಾನಮಾಡಿಸುವವಳು : ಲಕ್ಷ್ಮಣಾಮಹಾದೇವಿ ಮಣಿ 
ಸುಗಂಧತೈಲದಿಂ ಮೆಮ್ಮುನಭ್ಯಂಗನಂಗೆಯ್ನಿ ಮಜ್ಜನಂಬುಗಲೆಂದಿರ್ದವಸರ ಮಯ ಮಜ್ಜನಪೀಠಿಕಾಗ್ರಮನಳೆಂಕರಿಸಿದಾಗಳಿ , . . ಮಜ್ಜನಂಬುಗಿಸಿದ. 
ದೊಳ್‌ (ನಣ್ಮಾರಾ- ಮೂ ಮಜ್ಜನಂಬ: ಬುಗದೌಶೋಗಿಸಲೊಲ್ಲದಿರೀ ರ ರಶಂದಮತೆನ್ಯಯರೆ  ಮುಜ್ಞನವಳ್ತಿಯರಾಗಿ ರಾಗದಿಂ (ಕ್ರ: 3-೩). 


ವಿದೇಂ (ಶಶವ: ೯-೬೩) ; ಲಗ್ನಕಾಂ ಬಂದು ಮಜ್ಜನಂಬುಗುವಾಗಳ" | 48 [ದುಜ್ಜನವಳ + ನಶ್ಶಿ (ಆ ಎಣತ್ತಿ)] 
೬.೬೬ ಸುವತಿಯರ್‌ ಪದೆದೆನ್ನಯ ದೇಹಮೆಯ್ದೆ ರೆ 'ಅಫಿಸುತಿರೆ ಪೂಸಿ ಮಜ್ಜನವಳ್ಳ *ಮಜ್ಜನವಳ ' ನೋ. 


ಮಜ್ಜನವಾರಿ (ನಾ). = 
ಮಜ್ಜನವಾರಿ ತವಪ್ರಸಾದ 


(844. ೦60). 
ಮಜ್ಜನವಾಳ ' ಮಜ್ಜನವಳ ' ನೋ. 
ಮಜ್ಜನಶಾಲೆ ; (ನಾ), - ಮಜ್ಜನಗೃಹ : 


ಸೊಗಯಿಪ ನಾಟ್ಯಶಾಲೆಗೆ 
ವಿರಾಜಿಪ ಮಜ್ಮನಶಾಲೆಗೆ . . , ಮುಚ್ಬುದಕೃತ್ಯವಿಚಿತ್ರಶೋಭೆಯಂ 


(ಪುತ್ತಳಿ. ೨-೯೩) ; ದ್ರುಪದನು ಬಳಿಕ ಮಜ್ತನಶಾಲೆಗಾಯತಮಾಡ 
ಹೇಳಿದನು (ಸರತ. ೩೨-೩೪)- [ಸಂ. ಮಜ್ಜನಶಾಲಾ] 

ಮಜ್ಜನಸಾಲೆ (ನಂ). - ಮಜ್ಜನಗೃಹ : ಬಾಲೆಯ ಕೈಲಾಗೊಳು ಬಾಣ 
ಮ್ಜನಸಾಲೆಯ ಸಾರ್ದನಳ್ಲಿಯಲಿ (ನೋತತ. 30-೨). 

ರ [5 ಸಂ, ಮಜ್ಜನಶಾಲಾ] 

ಮಜ್ಞಾನಲು (ನಾ). ಬಯಲುಭೂಮಿ (0): ಕುಂಬಾರೆಗೊಡಿಗಿಯ 
ಹತ್ತು ಖಂಡುಗ ಭೂಮಿಯ ಮಜ್ಞಾನಲು ಕ್ಷತ್ರವನಿಕ್ಕುವದಕ್ಕೆ ಈಸಿಕೊಂಡು 
ಪ್ರತಿವರ್ತನೆಯಾ ಭಟ್ಟಿಯ ಬಸವಾನಿಯವೊಳಗೆ ಚಕ್ಕೋಡುವತ್ತಿನ ಹರು 
ಖಂಡುಗ ಭೂಮಿಯನು ಕಲ್ಲ ನಡೆಸಿಕೊಟ್ಟೆವಾಗಿ (ಏಕ. ೪1೩ ಕೀರ್ಶಡ- 
ಟ-೯; 107). `ಮಜಲ್ಮು` ಪರಾ, [? ] 

ಮಜ್ಜಾಸಾರ (ನಾ). ೧. ದೇಹದ ಮೂಲಸತ್ವ್ವ ; ಅಸ್ಕಿಸಾರ. ೨. 
ಮರದ ಶಿರುಳು ; ಕೆಚ್ಚು. ೩. ಸುಗಂಧವುಳ್ಳ ಒಂದು ಬಗೆಯ 
ಔಷಧೀಸಸ್ಯದ ಬೀಜ. ಶ್ರೇಷ್ಠವಾದುದು. ೫. ವಸ್ತು. ೬. 
ಹಣ. ೭. ವೀರ್ಯ. ೮. ನಿಷ್ಠೆ ೯. ಪ್ರತಿಜ್ಞೆ ೧೦. 
ಆಕಾಶ. ೧೧. ಒಂದು -ಬಗೆಯ ರೋಗ; ವಾತ. ೧೨. ದುಃಖ. 
೧೩. ನಷ್ಟವಾದ ಸ್ಥಿತಿ: " ಕ್ಲೇಶದಲಿ ನಿಷ್ಠೆಯಲಿ ತೀರದೆಡೆಯಲ್ಲಿ 
ಆಕಾಶದಲ್ಲಿ ಶುಕ್ಲದಲಿ ಧನದಲ್ಲಿ ವೊಳುಹಿನಲಿ ಆ ಸೂರುಳಲ್ಲಿ ಮಜ್ಜಾಸಾರ 
ಮೆನಿಸಿರ್ಕು” (ಕುಂಗರಾ, ೦೪೬-೩); ” ಕ್ಷೇಶಂನಷ್ಟ ಪದೇಂದ್ರಿಯಂ 
ದ್ರವಿಣಸಾರಂ ಸೂರುಳುಂ ಶ್ರೇಷ್ಠಮಾಕಾಶಂ ನಿಷ್ಠೆ ಯತೀವಕಷ್ಟಮಿವು 
ಮದ್ದಾಸಾರಮಕ್ಕಿಂ” (ಣಾನಾರ.೦೬). [ಸಂ.) 

ಮಜ್ಜಿಗೆ (ನಂ). ೧. ಮೊಸರನ್ನು ಕಡೆದು ಬೆಣ್ಣೆ ತೆಗೆದ ಮೇಲೆ 
ಉಳಿಯುವ ದ್ರವ: ಅಳೆ: “ದಧಿಮಂ(ತ)ಥಃ, ಮಸ್ತು - ಈ ೨ 
ಮಜ್ಜಿಗೆ” (ಕರಡು: ೫೬-೦೬೬), ಇಂತಿದು ರುಚವೆತ್ರಿರ್ದ ಪುನಮಿದು 
ಮಜ್ಜಿಗೆ ತಾನಿದು ಶಿಖರಿಣಿಯೆನುತುಂ ತಿಂಬಿದಿಂಬಿ ತಂದೆಆ್‌ದರಬಲೆಯರ್‌ 
ಸಿರ್ಪುಗಳಿಂ (ಸುಳುವೂ- 00-೩0): ಭಾಗ್ಯದ ಲಕ್ಷ್ಮೀ ಬಾರಮ್ಮ... ಸಜ್ಜನ 
ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ (ಶ್ರಉದ. 
9-300-0); ದಕ್ಷಿಣ ಹಿಂದೂಸ್ಥಾನದಲ್ಲಿ ಹೆಚ್ಚಿನ ಜನರು ಮೊಸರು ಮತ್ತು 
ಮಜ್ಜಿಗೆಯನ್ನು ಅನ್ನದೊಡನೆ ತೆಗೆದುಕೊಳ್ಳುವರು (ಅಹಿ, ೬)- 


ಪಿ. ಮಜ್ಜಿಗೆಯ ವಾಸನೆಯಿರುವ ಒಂದು ಬಗೆಯ ಸಸ: 
“ 89ಳೇಯಕಂ- ಮರದರಿಸಿನ, ರಕ್ತಚಂದನ, ಮಜ್ಜಿಗೆ” (೬49. ೩೦)- 


* ಮಜ್ಜಿಗೆಗಡ್ಡೆ " ಪರಾ. 
ಮಜ್ಜಿಗೆಹಳಿದ್ಯ ಎ ತರಕಾರಿಯನ್ನು ಬೇಯಿಸಿ ಮಸಾಲೆಯೊಂದಿಗೆ. 
ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸಿ ಮಾಡುವ ಒಂದು ಬಗೆಯ. 
ಮೇಲೋಗರ : ಮಜ್ಜಿಗೆಪಳಿದ್ಕ, ತೊಗರಿಯ ಕಟ್ಟು ... 
ಅತಿಸಾರದಲ್ಲಿ ಹಿತ (ತೈಡ್ಯಕಾ- 1, ೨೦೦). ಮಜ್ಜಿಗೆಹುಳಿ ಎ ಮಜ್ಜಿಗೆ 
ಪಳಿದ್ಯ: ಪದ್ಮಾವತಮ್ಮ ಮಜ್ಜಿಗೆಹುಳಿಯನ್ನು ಕುದಿಯಲು ಒಲೆಯ 
ಮೇಲಿಟ್ಟಿದ್ದರು (ಏ0ರನೆ- ೦೪೦). 
[ದೇ.॥ ತಮಿ. ಮಚ್ಚಿಕ್ಕೆ; ತೆಲು. ಮಜ್ಜಿಗ] 
ಮಜ್ಜಿಗೆಗಡ್ಡೆ, ಮಜ್ಜಿಗೆಗೆಡ್ಡೆ (ನಾ). (ಮಜ್ಜಿಗೆಯ ವಾಸನೆಯಿರುವ 
ಒಂದು ಬಗೆಯ ಗಡ್ಡೆ : “ಶತಮೂಲೀ . . . ಅಹೇರುಃ-೧೦ ಪಲ್ಲ 


ಇವು 


ಮಜಿ 


10 


25 


ಮಟಕಳೆ 


ಪಿಚ್ವರದ ಹೆಸರುಗಳು. ಅಂದರೆ ಆಸಡಿಯನ್ನುವರು, ಆಷಾಡೀಬೇರು 

ಪ್ರಸಿದ್ಧ, ಮಜ್ಜಿಗೇಗಡ್ಡೆ. ಅಜ್ಜಿಗಡ್ಡೆ” (ಸರ್ಯಾಂತಿ. ೦೩೫). ಮಜ್ಜಿಗೆಗೆಡ್ಡೆ : 

ಕಳ್ಳೆಂಗಡಲೆ, ಬೋಳಗಡಲೆ . ಮಜ್ಜಿಗೆಗೆಡ್ಡೆ, ಅಳಿಲೆಕಾಯಿ . . . 

ಎಲುವನ ಸಂದಿಬೇರು ಇವಂ ಸಮಾಂಶ ಕಪಾಯವಿಕ್ಕಿ ಸೇವಿಸಲು ತ್ವಗ್ಗತ 

ಜ್ವರ ಗುಣಮಕ್ಕುರ (1ಕ್ಕೆ. ೧೦೬). [ಮಜ್ಜಿಗೆ 4 ಗಡ್ಡೆ] 

ಮಜ್ಜಿಗೆಗೆಡ್ಡೆ 'ಮಜ್ಜಿಗೆಗಡ್ಡೆ' ನೋ. 

ಮಜ್ಜಿಗೆಹುಲ್ಲು (ನಾ). (ಮಜ್ಜಿಗೆಯ ವಾಸನೆಯಿರುವು ಒಂದು ಬಗೆಯ 
ಹುಲ್ಲು: ಹೊನ್ನುಗನೆಬೇರು, ಮಜ್ಜಿಗೆಹುಲ್ಲಿನ ಬೇರು (ಚಾಯಬೇರು) 
- ೬ ಸಕ್ಕರೆ ಇಷ್ಟನ್ನು ಅರೆದು ಕಲಸಿ ಕೊಡಲು ಆ ತಕ್ಷಣವೇ ಮೂತ್ರ 
ಬಿಡುವುದು (14, 1೯೪); ಈ ಹುಲ್ಲುಜಾತಿಗೆ . , , "ಮಜ್ಜಿಗೆಹುಲ್ಲು' 
ಎನ್ನುತ್ತಾರೆ (ಹಸತ, ೨೩೮). [ಮಜ್ಜಿಗೆ 4 ಹುಲ್ಲು (ಎಪುಲ್‌)] 

ಮಜ್ಜೆ (ನಾ). ೧. ಎ ಮಜ್ಜ ೧; ಮಸಣದ ಕಿಚ್ಚಿನಿಂ ನರಕಪಾಲದ 
ಭಾಂಡಪುನಿಟ್ಟು ಮಜ್ಜೆಯ ರಸವೆಸರಾಗೆ ಕೀಲಿಗನ ಹೆಂಡತಿ ತಾಂ ತೊಳ 
ಸುತ್ತ ಮೂಳೆಯೊಳೆ , . , ಮುಚ್ಚಿದರ್ಳ (ರರ್ಮಾರ್ಮ - ೦೦-೧೮೧ ಅರರ); 

೬ ತೊರಳೆ ತೊಗಲೆಲು ಮಜ್ಜೆ ಮಾಂಸದ ಹೊರಳಿಯಲಿ ರಣಭೂತದುಣಿಸಿಗೆ 
ಹರಿಯಣವನಿಟ್ಟಂತೆ ಹೊಸ ಪರಿಯಾಯ್ತು ರಣಭೂಮಿ (ಸಣ. 
3-೬-0೬) ; ನಾವು ತಿನ್ನುವ ಆಹಾರದಿಂದ ರಕ್ತ ಉಂಟಾಗಿ, ಅದರಿಂದ 
ಅಸ್ಥಿ, ಮಾಂಸ, ಸ್ನಾಯು. ಮೇದ, ಮೆಜ್ಮಾ ಮುಂತಾದ ಧಾತುಗಳ 
ಪೋಷಣವಾಗುತ್ತದೆ (ಘಂ: ೩-0೬೦), ೭. ಇ. ಮಜ್ಜ ೨; 
“ಮಜ್ಡಾ, ಸಾರ; - ಈ ೨ ಮರದ ಕೆಚ್ಚು” (ಸಂಯು. ೩೦-೨೯). 

[ ಸಂ. ಮಜ್ಜಾ ) 

ಮರುು (ನಾ). ಕೊಂಡಾಟದ ಒಂದು ಮಾತು: ಮರು ಭಾಪುರೆ 
ಜಿತಮದನಂ ಧವಳಪ್ರಕಾಶಮಂಡಿತರದನಂ (10. ೦-೩); ಪೂತು. ಮರು 
ದಳಪತಿಯ ಹರಿಬವನಾತುದೇ ಕುರುಸೇನೆ (ಕುನ್ಠಾಕ. 0-6) ; ಭಾಪರೇ 
ಮರು ಭಾವುರೇ ಭಲೆ ಲೇಸು ಲೇಸು (ಗೂ. ೩೯-೦೩). 

ಮರುುಮಾ ` ಮಜಮಾ ` ನೋ. 

ಮರರೆ (ಅ). ಕೊಂಡಾಟದಲ್ಲಿ ಬಳಸುವ ಒಂದು ಅವ್ಯಯ : 
ಅಂಘವಣೆಯಹುದೋ ಮಹಾದೇವಂಗೆ ನೂಕದು ಪೂತು ಮರುುರೆಯ. 
ಭಂಗನೋ ನೀನೆನುತ ಮೂದಲಿಸಿದನು ಕಲಿಭೀಮ (ಕಾಕ. ೨-೦೬); 
ಹೊಕ್ಕರಾಹವದೊಳಗೆ ಕಾಲಾಳೊಕ್ಕಲಿಸಿ ಬರೆ ಕಂಡು ಮರುಖರೆ ಚುಕ್ಕಿಗಳಿರಾ 
ಯನುತ ಹೊಯ್ದರು ಬೆರಸಿ ಪಟುಭಟರ (£94. €೨೪). 

ಮರಭಾ "ಮಜಾ ' ನೋ. 

ಮಟ. ಮಡ್ಕ (ನಾ). ೧. ಸಂನ್ಯಾಸಿ. ಗುರು ಮುಂತಾದವರ ವಾಸ 
ಸ್ಥಾನ; ಆಶ್ರಮ; ಮಠ: ಪೆರ್ಗಡೆ ವೇಲೆಯಮಂ ಬಾವಿಯಂ ಕಟ್ಟಿಸಿ 
ಮಟವಂ ಮಾಡಿಸಿದಂ (೬೪. ೫111: ಸೊರಂ. ೭೦-6; 098); ಕಲ್ಮಾಣದೊಳ್‌ 
ತಂಂಬೇಶ್ವರಮುಂ 'ಮಟಮುಂ ದೀಪಮಾಲೆಯುಂ ... ಮಾಡಿಸಿ 
(3323. x1 i, 004-03 ; 1070); ಮಟದ ಬೆಕ್ಕಿನಂತೊಳಗಣ್ಣೋಡಿ 
ಯಾಡಿ (6ರೋನ್ಸು. ೦-೦೬). ೨. ಪಾಠಶಾಲೆ ; ನೀಂ ಬಿಚ್ಚೆಗಲ್ತ ನಾಂಬಿನ 
ಮಟಮನೇಕುಳಿದೆ ? (ಸಂ18. 33-4). ಮಡ್ಯ : ೧. “ ಮಡ (ಮಟ). 
ಮಠ ಎ ಗುರುವಿನ ಮಠ, ಪಾಠಶಾಲೆ” (ತರೋ, ೩0) $ . ಪಾರ್ವರ 
ಕೇರಿಯಂತೆ ಚೆಂದಂಬಡೆದ ಮಡದಿನೆಸಿದುಂ ತೇರೆನಿಸಂ ಬಾನಂತೆ ಮಿಾನ್ಗಳಂ 
ತಳೆದುಂ ಮುನ್ನೀರೆನಿಸಂ (ಕನ್ಕಿಳಾ. ೩0) ; ಠಕಾರಕ್ಕೆ ಡಕಾರಂ 
ಮಠ - ಮಡ (ರುದ. ೨೩೭ ಶ್ರಮೋ). [5ಸಂ, ಮಠ) 

ಮಟಂಬ 'ಮಡಂಬ' ನೋ. 


ಮಜಿ 


)|“ |ಮಟಕಳೆ (ನಾ). ಒಂದು ಬಗೆಯ ಸುಗಂಧ ಪ್ರವ್ಯ (?) : ವಟಫಲಾಧರೆ 


ಯರಾರತಿಯ ಸಿರಿದಲೆಗೊಲಿದು ಮಟಕಳೆಯ ಪೂಸಿ... ಕಾಯ್ದ 


ಬೊದಿಲ್‌ ೬೮೫೭ ಜೊಬ್ಬಿರಿ 


ಬೊದಡೆಯು ಕೌಪು ನಿರ್ವಾಣ ಕಾಶಾಂಬರ (ಗುಕುತಾ: ೩-೫); ಕಾವಿ 
ಕಾಷಾಯಾಂಬರವು ಕಂತೆ ಜಾಡಿಯು ಬೊದಡೆ ತೀವಿ ಮೈಯೊಳು ಭಳಿತ 
ದೇವಗಣ ನಡೆಯೆ (66 0೬). ಬೋದಡೆ: ತಳೆದ ಒಡಲ 
ಬೂದಿಯ ಕಚ್ಚುಟದೆ ಕೈದಡಿಯ ನೆತ್ತಿಯ ಜಡೆಯ ಬೋದಡೆಯ 
ಯರೆತ್ತ ಮಣಿಮಯಾಸನವೆತ್ತ ನೋಡು (ಮುರೇಶಿ- ೭-೩೭). 
(ಮರಾ. ಬೋಜಡ: ಬೋದಡ) 

ಬೊದಿಲ್‌ (ನಾ). ಒಂದು ಅನುಕರಣ ಶಬ್ದ : ಸೂತನೆಂಬವಂ ಕಂಡು 
೬೬ ಬೊದಿಲ್ಲೆನೆ ಪಾಯ್ದೂ ನೀರೊಳಾ ಬಾಳೆನನಾದಮಾದರದೆ 
ಕಂಡೊಸೆದಂ ನಿಧಿಗಂಡನಂತೆಪೋಲ್‌ (ಕಂಶಣ- ೦-೯೬) ; ಎಳೆ ಬೊದಿಲ್ಲೆನೆ 
ಬಿಬ್ಬಿತ್ತ್ರೆ (ಶಂತಶಾ- ೧೦-೭೦). 

ಬೊನೆಗಾರೆ `ಬೋನಂಗಾರೆ' ನೋ. 

ಬೊಪ್ಪ `ಬಪ್ಪೈ' ನೋ. 

ಬೊಪ್ಪಡೆ (ನಾ). ಒಂಹು ಬಗೆಯ ತೆರಿಗೆ: ಸಂಕರದಾಸಿಎ ಕೊಟ್ಟದಾಸಿಗ 
ಸುಂಕದ ಹೆಗ್ಗಡೆ ಬೊಪ್ಪಡೆ ಒಳಗಾಗಿ ಸುಂಕ ಆಯದಾಯ . 
ಧಾರಾಪೂರ್ವಕ ಮಾಡಿ ಬಿಟ್ಟರು (ಎ೪. N(R)» ನಸ್ನಿಸೂರು- 3೦3-೦೪; 1 

[?] 

ಬೊಪ್ಪೆಯ (ನಾ). ತಂದೆ; ಜನಕ: ಬೊಪ್ಪಯ, ಮುಚ್ಚುವಿಕೆ ನನಗೆ 

ನಿಮ್ಮಾತ್ಮಮಂ ಸುಡುತ್ತಿರ್ಪಳಲ ಬೇಗೆಯಂ (ಶ್ರೀರಾತಾ. ೪೬೨-೪೬): 
[ಬೊಪ್ಪ (ಇಬಪ್ಪ್ಯ) 4 ಆಯ್ಕ (ಅಯ್ಯ್ಯ)) 

ಬೊಪ್ಪಿ (ನಾ). (ಸಾಮಾನ್ಮಮಾಗಿ ಶೂದ್ರವರ್ಗಕ್ಕೆ ಸೇರಿದ) ಗ್ರಾಮ 
ದೇವತೆಯ ಅರ್ಚಕ : (9). £ « ಮರಾ. ಭೋಪೀ, ಭೋಪ್ಯಾ ] 

ಬೊಪ್ಪಿಬೋಯ (ನಾ). ಒಬ್ಬಾತನ ಹೆಸರು : ಬೊಪ್ಪಿಬೋಯಸ್ಕ 
ಕಾಶ್ಯಾ(ಶ್ಯ)ಪಗೋತ್ರ ಕುಮಾರಶರ್ಮಣ (26,111, ೦6-9೨ ; 608)- 

[ ಬೊಪ್ಪ್ಯಿ 4 ಬೋಯ] 

ಬೊಬ್ಬರ ` ಬಬ್ಬರೆ' ನೋ. 

ಬೊಬ್ಬರ್ಯ (ನಂ), (ಕರಾ) ಒಂದು ಕ್ಷುದ್ರದೇವತೆಯ ಹೆಸರು: 
ನಿದ್ರೆಯಲ್ಲಿ ಜಟ್ಟುಗ, ಬ್ಬರ್ಯ ಬಂದ ಹಾಗೆ ಕುಣಿಸಬಹುದು 
(ತೃಶ್ಯೊ. ೮) ; ಆ ಬೊಬ್ಬರ್ಯ ನಿಮಗೆ ಕಾಣಿಸಿತ್ತೆ ? (ದೇವತೆ: ೩3). 

[- ತುಳು. ಬಬ್ಬರ್ಯೆ ] 

ಬೊಬ್ಬಾಟ, ಬಬ್ಬಾಟ (ನಾ). ೧. (ಆನಂದ, ಆವೇಶ. ರೋಷ 
ಮುಂತಾದುವುಗಳಿಂದ ಮಾಡುವ) ಕೂಗಾಟ ; ಚೀರಾಟ; 
ಅರಚುವಿಕೆ ; ಬೊಬ್ಬಿಟ್‌ದಾರುವೀ ಬೊಬ್ಬಾಟವೇತಕ್ಕೆ (ಏಸು. ೩೬-೦೬); 
ನಿಜಪದಾಶಿಯ ಬೊಬ್ಬಾಟ - . . ತ್ರಿಜಗಕ್ಕೆ ಭಯವ ಬೇಜಾದುವು 
(ಕಸಂ. ೦೩-೨೦)... ೨. ದೊಡ್ಡಶಬ್ದ ; ಗಟ್ಟಿಯಾದ ಧ್ವನಿ : 
ದಿವಿಜರ ಥಟ್ಟಿನಲಿ ಬೊಬ್ಬಾಟಿವಾಯ್ತು ಗಭೀರೆಭೇರಿಗಳು (ಕುವ್ಮಾಲ. 
03-38) ; ಆಸುರದ ಬೊಬ್ಬಾಟ ಹಯದುಃ ಹೇಷಿತಧ್ವನಿ ಕರಿಯ ಬೃಂದಿತ 
ಘೋಷ . . . ಅಸುರದಿ ಬೆದಜಾಸಿತು ರಾಮಸುವಾಸಿನಿಯನು (ತೊರಣ. 
a). ಹ ಅಬ್ಬರ ; ಆರ್ಭಟ ; ಆಟವಾರಂಭಿಸದು ಬಲಾ 
ಬೊಬ್ಬಾಟವೇತಕೆ ವಿಜಯಸಿರಿ ವಾಚಾಟರಿಗೆ ಮೆಚ್ಚುವಳೆ (ಕುನ್ಮಾಸ. ೧೬-೪೭); 
ಭಂಡ ಬೊ: ನ್ರಿಟವನು ಬಿಡು ಕೈಕೊಂಡು ನೋಡಿದನುಳಿದ ಗೋಪರ 
ತಂಚದನು ಬಳಿಕಾಹುತಿಯ ಮಾಡಾಪಡೆ (ಏಕಾಗ-00-43-0೨); ತನ್ನ ಗಂಡನ 
ಬೊಬ್ಚ್‌ಟ ಠಂಧಾಬಾಯಿಗೂ ತುಸು ವಿಚಿತ್ರವಾಗಿಯೇ ತೋರಿರಬೇಕು 
(ಕ್ಮ. ಒಟ). ೪, ಗಲಾಟೆ: ಗಲಿಬಿಲಿ; ಗೊಂದಲ : ಅರಮನೆಯಲಾ 
ಬೊಬ್ಬೆ ಹಸ್ತಿರಪುರದಲೀ ಬೊಬ್ಬಾಟವಿನ್ನುಳಿದರಕುಗಳ ಪಾಡಾವುದು 
(ಕಪಾಳ. ೦-೬) ನ ಇರುಳು ಬೊಬ್ಬಾಟದಲಿ ನಿದ್ದೆಗೆಟ್ಟೆ ನೆರೆಯವರಾಸಿನಲಿ 
ತನರೋಡನಿಟ್ಟಿ (508, 1, ೪೪3). ೫. ತಕರಾರು; ತಗಾದೆ: 


)- 


55 


ವರಾತ: ಈ ಪ್ರಕಾರದ ಬೊಬ್ಬಾಟಗಳೆ ಪತ್ರದ್ವಾರಣಿಂದ ನೇಹಮಿ ನಡ 
ದಿರುತ್ತವೆ (ಅಸಂಂವ್ಮಾ.6 ಶ್ರಸ್ತಾರಕ) ೬. ಗುಲ್ಲು; ಪುಕಾರು: ನೀ ಅದು 
ಮಾಡುತೀ ಇದು ಮಾಡುತೀ ಆೆಂತ ಊರೆಲ್ಲಾ ಬೊಬ್ಬಾಟ ಆಗೈೆಹವ್ವಾ 
(ುಣ್ಸುಪೆ-೦೦೧): ರಂಚಪ್ಪ ನಿನ್ನ ಕೈಹಿಡಿದು ಕೇಳಿದಾ ಅನ್ನೂದರ ಬೆ. ಬ್ಬಾಟಿ 
ಮಾಡಿದವ ಶ್ಯಾಮರಂಯ (ರಹ. 11, 0೮೭). ಬಬ್ಬುಟ ; ೬. ಸ್ವಲ್ಪದರ 
ಮಾತು. ಯಾತಕ್ಕ ಬಬ್ಬಾಟ ಮಾಡೋದು (566. ೩೪); ಈಗ ಇಲ್ಲದ 
ಟಃ ಮಾಡೂ ಹಂಗಿಲ್ಲ. ಯಾರೆದುರೂ ಹೇಳದ ಸುಮಾಕ ಇರೂದ 
ಪಾಡ (ಗ್ರಾಮಾಯ- ೪೪). 
[ಬೊಬ್ಬೈ 4- ಆಟ./ತುಳು. ತೆಲು. ಬೊಬ್ಬಾಟ] 
ಬೊಬ್ಬಿ 'ಬೊಬ್ಬೈ' ನೋ. 
ಬೊಬ್ಬಿಕ್ಕು, ಬೊಬ್ಬೆಯಿಕ್ಕು (ಕ್ರಿ), ೧. ಕೂಗು; ಅರಚು ; 
ಲಂಘಿಸುತ ಕಾಡೆಮ್ಮೆಗಳ ತೆಕ್ಕೆಯೊಳು ಕೋಣನಿರೆ ಕಂಡು ಶಬರಿಯರು 
ಬೊಬ್ಬಿಕ್ಕೆ ಮಗುಳಾಲಿಸಿದರು(೫30 8-೬೪). ೨. ಗರ್ಜಿಸು; ಅಬ್ಬರಿಸು; 
ರಕ್ಕಸಿಯ ಕೊಂದತುಳಹರುಷದ ಹರವರಿಯಲುಆ! ಬೊಬ್ಬಿಕ್ಕಿ ಬಾಹಪ್ಪಳಿಸಿ 


ಪುಟನೆಗೆದಂಬರಸ್ಮಳಕೆ * « ಹಾಜಿದನು (ಕೊರಂ. 2: ಎ3೪); ಶಿವ ನೀನಾದ 
ಕಾರಣದಿಂದೆ ಬಂದಾಹವದೊಳು ಬೊಬ್ಬಿಕ್ಕಬಹುದು (ನೋತ. ೩೯೨೬). 
ಬೊಬ್ಬೆಯಿಕ್ಕು : ೧. ತಬ್ಬಿಬ್ಬಿಯಾಗದೆ ತಳ್ಳೆಂಕಗೊಳ್ಳಿದೆ. ಬೊಬ್ಬೆ 
ಯಿಕ್ಕದೆ ಜೋಕೆಯಲ:ದು ಒಬ್ಬರಿಬ್ಬರು ಮೂವರೊಂದೊಂದು ಕಲೆಯ 
ಮೈಯುುಬ್ಬುವೊಲು ಕೇಳಿಸಿದರು (63. 0-೭೦). [ ಬೊಬ್ಬೈ 4 ಇಕ್ಕು] 
ಬೊಬ್ಬಿಡಿಸು (ಕ್ರಿ). ಬಹಳ ಶಬ್ದಮಾಡಿಸು : ಮೂಗಿನಲಿ ಹಲವು ಕುಜ 
ಕೋಣಗಳ ಹೊಗಿಸುವುದುಲಿವ ಹೆಬ್ಬಅಕಿಗಳನು ಕಿವಿಗಳ ಬಳಿಯ ಬೊಬ್ಬಡ 
ಸುವುದು (ಕೂರ - ೬-೨೬-೨೩). [ಬೊಬ್ಬಿಡು 4 - ಇಸ್ಸು] 
'ಬೊಬ್ಬಿಡು. ಬೊಂಬಿಡು, ಬೊಬ್ಬೆಯಿಡು (ಕ್ರಿ). ೧. (ಅನಂದ, ರೋಷ, 
ಆವೇಶ ಮುಂತಾದುವುಗಳಿಂದ) ಕೂಗು ; ಅರು ; ಭಿಲ್ಲಪ್ರಕರಮಡಸಿ 
ಕೂರ್ನಾಯ್ಕಳಂ ಬಿಟ್ಟು ಬೊಬ್ಬಿಟ್ಟು (ರಕ. 0-000); ಸೈನ್ಯಂ ನಡೆಯಲ್‌ 
ಬೊಬ್ಬಿಟ್ಟು ಕೋಲಂ ತುಡುಕೆ (ಆಕಳು: ೭-೩೦); ಬೀಳುಬೀಳಭಿಮನ್ಮುವಿನ 
ವಧೆ ಬಾಳಲೀವುದೆ. ನಿನ್ನನೆನುತುಬ್ಬಾಳುತನದಲಿ ಪಾರ್ಥ ಬೊಬ್ಬಿಡೆ 
(ಕುಪ್ಮಾರ್ರೋ, ೦೪-೪೦). ೨ ಗಟ್ಟಿಯಾಗಿ ಹೇಳು; ಧ್ವನಿಮಾಡಿ ಹೇಳು; 
ಉದ್ರೋಷಿಸು : ಬೇಡಿ ಕರುಣವನೀಯೆನುತ್ತಂ ಕೂಡೆ ಬೊಬ್ಬಿಡುತಾರು 
ತಾಣತಿಗೂಡಿ ತಾರೈಸುತ್ತಂ. * ೬೬ ತಾಂಡವಮನಾಡುವೆನು. (೨ಸಫು. 
1 ಶ್ರೀ ರುದ್ರವೇದ ಬೊಬ್ಬಿಡುತ್ತಿದೆ. (190. ೨೪೫-9); ಕಟ್ಟಿಗೆ 
ಗಾಜರನೇಕವುಗ್ಗಡೆ ಜೊಬ್ಬಿಟ್ಟುದು ರಾಯನೇಳ್ಗೆಯಲಿ (ನೋಕತ. ೨೦-೩6). 
೩. ಆಕ್ರಂದನ ಮಾಡು ; ಮೊರೆಯಿಡು : ಚುದ್ರಂಗೆ ರಾಜು ಅಡ್ಡ 
ಬಂದಲ್ಲಿ ಅಂಬು! ಬೊಬ್ಬಿಟ್ಟಿತ್ತೆ (೩ನ. ೨೩) ; ಹದ್ದು ಕಾಗೆಯ ಮನೆಗೆ 
ಬಾಣಸವಿದ್ದದೋ ಗಜವೆನುತ ಬೊಬ್ಬಿಡುತಿದ್ದುದರಿಬಲ (ಕುನ್ಮಾರ್ರೋ, 
೩-೪4); ಬಾಲೆಯರುಗಳು ಬೊಬ್ಬಿಡಲು ಗೋಪುರದಗ್ರ ಶಾಲೆಯ ರೋದನ 
ಗೇಳಿ ಲೀಲೆಗಾಣನ ಕೊಲ್ಬುದಿಲ್ಲೆಂದು ದುಃಖದ ಶೀಲೆಗೆ ಮಾತನಟ್ಟಿ ಸ್ಪಿದನು 
(ನೋತತ್ತ 65-33). ೪. ಅಧಿಕವಾಗಿ ಧ್ವನಿಮಾಡು, ಶಬ್ದಮಾಡು; 
ನಡೆವೆಡೆಯೊಳೆಗುರ್ಬಿಂ ಬೊಬ್ಬಿಡುವಂದುಗೆ ಗೆಜ್ಜೆ ಸಜ್ಜನೆಗೆ ಸೊಗ 
ಯಿಸುಗುಂ (೧೫: ೩-6೪); ಕಂಡಿಕುಡಿದು ಬೊಬ್ಬಿಟ್ಟುಡುತಿರ್ದವು ಸಾಂದ್ರ 
ಚಂದ್ರಿಕೆಯಲಿ ಚಕೋರಿಗಳು (ಕುಠ್ಮಾರ್ರೋ- 0೩-೦೪. ಬೊಂಬಿಡು ; 


೪ ಳೀ ಯೊಂಬಿಡಲ್‌ . . . ನಡೆದಂ ಮರುಳುಸಿದ್ದಾಂತ 
ವೃದ್ಧಂ (ತುತ. ೩-0-೮), ಬೊಬ್ಬೆಯಿಡು: ೧. ಮಾಧದನು ತನ್ನ 


ಜನರನ್ನು ಗಟ್ಟಿಯಾಗಿ ಬೊಬ್ಬೆಯಿಡುವಂತೆ ಹೇಳಿದನು (ಬಂಕ. ೩). 


ಬೊಬ್ಬಲಿ 


ಬೊಬ್ಬಿಲಿ (ನಾ). ಸ್ತ್ರೀಯರು ಕಾಲಿನ ಹೆಪ್ಬಿರಳಿನಲ್ಲಿ ಧರಿಸುವ ಒಂದು 
ಬಗೆಯ ಆಭರಣ: ಮುತ್ತಿನ ಗೆಜ್ಜೆಗಳಿಂ ಕೂಡಿದ ವೀರಮುದ್ರಿಕೆ 
ಕಿರುಪಿಲ್ಲಿ ಬೊಬ್ಬಿಲಿಗಳನಿಟ್ಟು (ಸಿಗು ೨೦೨-೩). 

0 ತೆಲು, ಬೊಬ್ಬಿಲಿ] 

ಬೊಬ್ಬಿಟ್‌, ಬೊಬ್ಬಿರಿ (ಕ್ರಿ). ೧. (ಅನಂದ, ರೋಷ. ಆವೇಶ ಇತ್ಯಾದಿ 
ಗಳಿಂದ) ಕೂಗ್ಗು ; ಆರಚು: ಶಾನಂ0 ಹಿಡಿಂಬೆಯುಂ . . . ಕೆನ್ನೆತ್ತ 
ಕೊಳೊರ್ಪರೊರ್ವರಂ ಫಳ್ಳಿಜ್‌ದುಂ ಬೊಬ್ಬಿಟ್‌ದುಂ. , . ಅಡುವಾಗಳ್‌ 
(ಕಂಕ0, 03-086 5); ಬೇಡನದೆ ಬೊಬ್ಬೀಳಿದಾಡಿದುದು (ರಕಕು- ೨-೦೦೪); 
ಆಯೆನುತ ಬೊಬ್ಬಿಜ್‌ದು ವಿಪ್ರನಿಕಾಯ'ಕುಣಿದುದು . . . 
(ಉರ: 08-40). , ೨. ದೊಡ್ಡೆಧ್ವನಿ ಮಾಡು ; ಗಟ್ಟಿಯಾಗಿ ಧ್ವನಿ 
ಮಾಡು; ಉದ್ಭೋಷಿಸು ; 
ಮಹಾರವೇ” (ಕರಾ); ಸೂಳವಿಸಿ ಬೊಬ್ಬಅದವುರುನಿಸ್ಸಾಳಚಯವದ್ರಿ 
ಗಳ ಹೆಡತಲೆ ಸೀಳಿ ಸಿಡಲೇಳಿಗೆಯಲೆದ್ದವು ವಿವಿಧವಾದ್ಯರವ (ಕುವ್ಮಾರ್ರೋ: 
0-೪); ಬೊಬ್ಬಿಲ್‌ವುದು ಕಿ:ರ೯ಡಿಂದಿಮಮುಖಂ ಜಗದೊಳು ವಿಜಯ 
ಸಿತೀಂದ್ರನಾ (ಎಕ. ೫1. ತತ್ರರು. ೫-೬: 1) ; ನಿಮ್ಮಸುಗಳು ಶರೀರವ ನೀಗಿ 


ಹರುಷದಲಿ 


ಕಳೆಯಲಿ ಎಂದು ಬೊಬ್ಬಜ್‌ದೆಚ್ಚೆನತಿರಥರೆ (ಕುಪ್ಶಾರ್ರೋ, 0೫2). ೩. 
ಮೊರೆಯಿಡು : ಬೊಬ್ಬಿಳ್‌ವಿನಮಾಂತಿಜ್‌ದ 


ತರಂ (ಕರ್ಥಪು- 6-30); ರಥ ಸಿಡಿವಡೆದುದಿನ್ನೆಂತೊದ 
'ಗುವನೊ ಸುಕುಪನಾರ ತಾನೆನುತ ಪಡೆ ಬಿಡದೆ ಬೊಬ್ಬಿಆ್‌ಯೆ (ಕುಪ್ಮಾರ್ರೋ- 
೬೪). ಬೊಬ್ಬಿರಿ : ೧. ಬಣ್ಣ ಹಚ್ಚಿದವನು ಚಿತ್ರಕಾರ, ಬೊಬ್ಬಿರಿದವ 
ಗವಾಯಿ: ಕಾಗದ ಇಪ್ಪ ಮಾಡಿದವ ₹ವಿ ಎಂಬ ದೃಷ್ಟಿಯೋ? 
(ಊರ: ಟು: "ಇದೆಯೆ ನಿನ್ನಲ್ಲಿ ಗಂಡಸುತನ?" ಎಂದು ಬಲವಾಗಿ 
ಬೊಬ್ಬಿರಿದು ಕೇಳಿದಳು (ಹಳ್ಳಿ: ೧೦೮). ವ. ಕಬ್ಬಿಲರು 
ತುವೆನುತಬ್ಬರಿಸಿ ಬೊಜ್ಬಿರಿಯೆ ಕಬ್ಬವುದುದೆ ? 

(ಬೊಬ್ಬೈ ೬ ಇಕ್ಕಿ) 

ಬೊಬ್ಬಿಅತ: (ನು), ಅಬ್ಬರ; ಆರ್ಭಟ; ಗರ್ಜನೆ ; ಇಜಗಿತ ಮುನ್ನವೊ 
ಸುಭಟರಿಗೆ ಬೊಬ್ಬಿ ೌತ ಮುನ್ನೆವೊ (ಕುಣ್ಛಕ-00-38); ಬಲು ಬೊಬ್ಬಿಜ್‌ತ 
ಕಸುರನ ಧೈರ್ಯ ಕಾಲನ ಮಜಳಯ ಹೊಕ್ಕುದು ಹೊರಳಿಯೊಡೆದುದು 
ಭತ್ಯ ರಕ್ಕಸರ (ಕೋಂಣ:. ೩-೭-೩0): [ಯೊಬ್ಬಿಟ + 

ಬೊಬ್ಬುಲಿ 'ಬಬ್ಬುಲಿ' ನೋ. 

ಬೊಬ್ಬುಳ್ಳಿ, : 'ಬಬ್ಬುಲಿ' ನೋ, 

ಬೊಬ್ಬುಳ್ಳಿ (ನಾ). ೧. (ನೀರಿನ) ಗುಳ್ಳೆ; ಬುದ್ದು 
ಗಳೊಂದಾಗಿ ಕೂಡಿಯೆ ಬೊಬ್ಬುಳಿಯನೊಡೆವಂತೆ 
'ಮಲ್ಲರನು (ಕಜಾಪ. ೬೦೩, ೪-00) ; ಬೊಬ್ಬುಳಿಯ `ಬೆಳುನೊರೆಳೊ 
ಟೈಲಿನೊಬ್ಬುಳಿಯನಂಪ್ಪರಿಸುತುರವಣಿಗೊಬ್ಬಿನಲಿ ಮದವೆ;ಅ್‌ ಪೂಲ್ಗಡ 
ಲೆಸೆದುದಿದಿರಿನಲಿ (ಕೊರರಾ: ೦-6-೪೩): ನೀರೆ ಬೊಬ್ಬುಳಿಯಂತೆ ತೋಲುಶಿಹ 


(6ಗಿರೆ. ೦೭-೩೪) - 


ತು 


ದೇಹದ ಸಾರವಣ*ಯದಲೆ ಸುಖಿಸುದಜ್ಞಾನದ ದಾರಿಯಹುದು (4ರ. 
೪00): ವಿ. (ಗರ್ಭಾಶಯದಲ್ಲಿರುವು ಐದನೆಯ ದಿವಸದ 
ಗರ್ಭಪಿಂಡ : ಪ್ರಥಮದಿನ ಕಲಲವೆಸರಂ ಪಡೆವನವನೈದುದಿನಕೆ 


ಬೊಬ್ಬುಳಿಯೆನಿಸಿದವನೇಳುದಿನದವಂ ಜನನಿಗರ್ಭದ ಮಾಂಸಪೇಸಿಯೆಂದೆನಿ 
ನಮ (ಸಾರಂ: 9-1೬). 

[ಆಸಂ, ಬುದ್ದುಃ /ಪ್ರಾ. ಬುಬ್ಬು! 
ಬೊಬ್ಬುಳ್ಳಿ 'ಬೊಯುಳ್ಳಿ' ನೋ, 
ಬೊಬ್ಬುಳಿಕೆ (ನಾ). ೧. ಇ ಜೊಬ್ಬುಳ್ಳಿ ೧; ಬೆಳಗುವ ತಂರಕಾನಿಕರಮಾ 

ಕಡಲ್ಲೊಳ್‌ ನಸುತೇಂಕುದೇಂಕಿ ಬೊಬ್ಬುಳಿಕೆಗಳಂತೆ ತೋಲ್‌ಮುವು (ಭ್ಯ. 
ಒಲ)  ಇಗುಪಪ್ಪೊಡೆ ನಿಲ್ಲದು ಜವ್ವನಮಪ್ಪೊಡೆ ನೀರ ಬೊಬ್ಬುಃ 


ಅ./ತುಳು,ಬೊಬ್ಬುಳಿ] 


ಕ 


೬೬೫೮ 


೩5 


ಜೊಬ್ಚೆ 


ನಃ 


(ರರ್ಮಾತ್ಕು- ೪-೨೬೮) ; ನೀರ ಬೊ: ಳಿಕೆಗೆ ಕರ್ಬುನದ ಕಟ್ಟಿ ಕೊಟ್ಟು 
ಸುರಕ್ಷಿತವ ಮಾಡುವ ಭರವ ನೋಡಾ (೩೫6. ೧೬೨). ೨. ಎಬೈೊಬ್ಬುಳ್ಳಿ ೨; 
ಪಿಂಡಮಯವಂದ ಪುರುಷನ ವೀರ್ಯ ಸ್ತೀರಕ್ತದೊಡವೆರೆಡೊಂದು ದಿನಕ್ಕೆ 
ಕಲಲವಡುದು ಐದುದಿನಕ್ಕೆ ಬೊ[ಕಾಳಾ,ಬ]ಬ್ಬುಳಿಕೆಯಡುದು. (01, 
೨೩8) ; ಮಾತೆಯ ರಜಸ್ಸು ಪಿತೃವೀರ್ಯಂಗಳೊಂದಾಗಿ ಸಾತಿರಯದಿಂ 
ಪ್ರಥಮದಿನದಲ್ಲಿ ಕಲಲಮಹುದಾ ತೆಜದೊಳ್ಳೆದುರಾತ್ರಿಗೆ ಭೊ. 
ಯೊ]ಬ್ಬುಳಿಕೆ (3ಂಭ್ರ. ೩6-೫)- [ಬೊಬ್ಬುಳ್ಳಿ 4 ಇಕೆ] 

ಳಿಸು (ಕ್ರಿ). ಗುಳ್ಳಿಯೇಳು; ಬುದ್ಧುದಪೊಂಟಾಗು ; ಕೆಸ 
ರ್ಬುರ್ಜೇಟಕಿ ನಬ್ಬುಳ; ಳುಬುಳುಂದೇಂಕಿ ವಂದೆಯ್ಸಿ ಕಂಪಂ 
ಮಸಗುತ್ತುಂ ಬತ್ತೆ (570, 0೬-೬೪). [ಬೊಬ್ಬುಳ್ಳಿ * -ಇಸ್ಬು] 


ಜು; ನೀ 


ಬೊಬ್ಬೈ (ನಾ.) ಸುಡುವುದರಿಂದ ಚರ್ಮದ ಮೇಲೇಳುವ ಗುಳಿ ಈ 
ಬೊಕ್ಕೆ : ದೇಹದ ಮೇಲೆ ಏಳುವ ಬೊಬ್ಬೆಗಳಃ ದೊಡ್ಡವಾಗಿ ಅಥವಾ 


ಸಣ್ಣವಾಗಿ ಇರುವುದುಂಟು (೨88. ೩0) ; ಆಡದಿಯಲ್ಲಿ ನನ್ನ ಸ್ಥಿತಿಗತಿಗಾಗಿ 
ಯಾರೂ ಅಳಲಿಲ್ಲ. ಗೋಳಾಡಿ ಅತ್ತವರೆಂದರೆ ನನ್ನ. ಕಾಲ ಬೊಬ್ಬೆಗಳು 


(ಉರುಶಾ- ೦೦೬) ; ಬೊಬ್ಬೆ ಬಂದು ಕೈ ನೋಯಲಾರ(ಭಿಸಿತು (4ರ. 0೪). 


[ದೇ.॥ ತೆಲು, ಬೊಬ್ಬ] 
ಜೊಚ್ಚೈ (ನಾ). 


೧. (ಅನಂದ. ರೋಷ. ಅವೇಶ ಮುಂತಾದ 
ಕಾರಣಗಳಿಂದ ಮಾಡುವ) ಆರ್ಭಟ ; ಕೂಗಾಟ ; ಅರಚುವಿಕೆ ; 
*ಬೊಬೈಯೆನಲ್‌ ಭಟಗರ್ಜನೆ” (9/6. 33) ; ಬೇಡರ ಬೊಬ್ಬೆಯಿಂದಡವಿ 
ಗೋಳಿಟ್ಟುದು (ಕತ. 8-38) : ಕಳವಳಿಸಿತರಿಸೇನೆ ಬೊಬ್ಬೆಯೊಳುಲಿದುದೀ 
ನಮ್ಮವರು (ಕುತ್ಮಾಕ: 30-39) ; ಇಷ್ಟು ಪೌರುಷದ ಬೊಬ್ಬೆಯ ಕೇಳ್ದು 

೬ ೬ ಯಾಡವರ್‌ ತಜುಬಿದರ್‌ (ಕೂಸ: ೩8-00) ಶಿ. ದೊಡ್ಡ 
ಶಬ್ದ ವ ಮಹಾಧ್ವನಿ: “ಕೋಲಾಹಲಃ, ಕಲರಲ। - ಈ ಶಿ ಬೊಬ್ಬೆಯ 
ಪೆಸರು” (3: 6) ; ಅಬ್ಬರಿಸಿ ಬೊಬ್ಬೆಯಂ ಕೊಚ್ಚಿಬ್ಬಿಸಿದೊಡೆ ಶಾಪ 
ಮಾಗುಮಿನತಂ (6ರ್ಮಕ, 8-೬); ಮೆಲುನುದಿಗೆ 1೫ ಹೊದ್ಬಿದವು ಸರದುಲಿಗೆ. 
ಕೋಗಿಲೆಯೌಕಿದವು . . . ನೇವುರದ ಬೊಬ್ಬೆಗೆ ಸಿಲುಕಿದವು ಹಂಸೆಗಳು 
ಕಮಲಾನನೆಯ ಕಳದಿಯರ (೪೧೫, 6-90): ಹ. ಆಕ್ರಂದನ ; 
ಅರಮನೆಯಲಾ ಬೊಬ್ಬೆ ಹಸ್ತಿನಪುರದಲೀ ಬೊಬ್ಬುಟ 
ವಿನ್ನುಳಿದರಸುಗಳ ವಾಡಾವುದು (೪6೪: ೨-೭): `ಬೊಬ್ಬೆಯಾದುಡು. 
ಬಳಿಕ ಸುಮನಸರೊಬ್ಬುಳಿಯ ಚೂಣಿಯಲಿ ಮುನಿಗಳು ಬೆಬ್ಬಳಿಸಿದರು 
(4460. ೦-೦೦-೯), ಉ. ಗುಲ್ಲು; ಪುಕಾರು; ಒಂದು ದೊಡ್ಡ 
ಪಾಮಲೋರರ ಗ್ಯಾಂಗು . . . 5ನ್ನಾ ಕಳವುಗಳನ್ನು ನಡೆಸುತ್ತಿದೆ ಎಂದು 


3 


ೊಬ್ಬೆ ಎದ್ದು (58ಣ: 13. ೪30). 

ಬೊಬ್ಬೆಕಾಯಕ ಎ ಮುಳ್ಳುಗಳ ಮೇಲೆ ನಿಂತು. ಮೈಗೆ ಕತ್ತಿ 
ತಿವಿದುಕೊಂಡು, ಗದ್ವಲವೆಬ್ಬಿಸಿ ಭಿಕ್ಷೆಯೆತ್ತುವ ಕಾಯಕ; (1) 
ಬೊಚ್ಛೆಹಾಕು ಎ. ಕೂಗಾಡು ; ದೊಡ್ಡದಾಗಿ ಅಂಚು; ಸತ್ಯ, 
ಅಹಿಂಸೆ ಎಂದು ಬಾಯಲ್ಲಿ ಬೊಬ್ಬೆಹಾಕುತ್ತಾರೆ. (ಕರಣ; ೬೫); 
ಹುಡುಗರು ಒಂದೇ ಸಮನೆ ಬೊಬ್ಬೆಹಾಳುತ್ತಾರೆ (1೮೪. 69), , ಭೆ. 
ಹೊಡೆ - ಬೊಬ್ಬೆ ಹಾಕು : ಕಾಂಗ್ರೆಸ್ಸೆಂದು ಬೊಬ್ಬೆಹೊಡೆದರೆ ಹೊಟ್ಟೆ 
ತುಂಬಲಿಕ್ಕಿಲ (ಕುಕುಣ-೦೩೮), [ಬೇ.॥ ತುಳು. ಬೊಬ್ಬೆ ; ತಲ, ಬೊಬ್ಬ] 

ಬೊಬ್ಬೆ: ಬೊಬ್ಬಿ (ನಾ). ಒಂದು ಬಗೆಯ ಹೊನ್ನೆಮರ; ಕಲ್ಪೊನ್ನೆ ; 
ಹೊಳೆಹೊನ್ನೆ: ಶ್ರೀಹೊನ್ನೆ. ಊವೆ, ಬೊಬ್ಬೆ (ನ8/- 0-೨6). ಬೊಬ್ಬಃ 
ಬೊಬ್ಬಿ (ಇಂಯಿ) -- ನೀರಿನ ಆಸರಕ್ಕೆ ಎತ್ತರವಾಗಿ ಬೆಳೆಯುತ್ತದೆ 

ಮರಗಳ ಕೂಪ: ಬೊಬ್ಬಿ: ದೇವ 


(828 ಇಓ) ; 
ಮಾರು: ಅಣವಿಗೋರಂಟೆ (ಕಕ್ಕಸು. ೨೩೬). 
ಬೊಚ್ಛೆಯ ಖಂಡುಗ ಎ.ಹೊನ್ನೆಮರದಿಂಡ ಮಾಡಿದ ಅಳಿಯುವ 


ಮಟ್ಟಗೋಲು 


ಮಟ್ಟುಗೋಲು, ಮಟ್ಟಕೋಲು (ನಾ). ೧. ಕಟ್ಟಡ ಕಟ್ಟುವಾಗ 
ಗೋಡೆಯು ಒಂದೇಸಮನಾಗಿ ಮೇಲಕ್ಕೆ ಏರುತ್ತಿದೆಯೆ ಎಂಬು 
ದನ್ನು ಪರೀಕ್ಷಿಸಲು ಮೇಲಿನ ಇಟ್ಟಿಗೆಯ ಸಮಕ್ಕೆ ಕೆಳಗಿನವರೆಗೂ 
ತೂಕವನ್ನು ಇಳಿಬಿಟ್ಟು ನೋಡುವ ಒಂದು ಸಾಧನ: ಕಟ್ಟಡ ಕಟ್ಟಲು 
ಮಟ್ಟಗೋಲು. ಚಕ್ಕೆ, ರಸಮಟ್ಟ ಮುಂತಾದ ಸಾಧನಗಳು ಬೇಕು (ರೂಂ). 
ಮಟ್ಟಕೋಲು : ೨. "ವಸ್ತುಗಳು ಸಮತಲವಾಗಿವೆಯೆ ಇಲ್ಲವೆ 
ಎಂಬುದನ್ನು ಪರೀಕ್ಷಿಸಲಂ ಉಪಯೋಗಿಸುವ ಒಂದು ಸಲಕರಣೆ ; 
ಮಟ್ಟಕೋಲು, ಮೂಲೆಮಟ್ಟ ; (ರಸ) ಮಟ್ಟಿ” (16೪61. ಇಂಕು). 
[ಮಟ್ಟ 4 ಕೋಲ್ಕು (<ಕೋರ್ಸ್‌). / ತಮಿ. ಮಟ್ಟಕ್ಕೋಲ್‌, 
ಮಟ್ಟುಕ್ಕೋಲ್‌] 

ಮಟ್ಟತರ (ನಾ). ೧. ಕಡಮೆ ದರ್ಜೆ; ಕೆಳತರ : ($)- (ನಾ). ೨. 
ಎತ್ತರವಿಲ್ಲದಿರುವುದು; ಮಟ್ಟಸವಾಗಿರುವುದು : ಆಳು ಎತ್ತರವಿಲ್ಲ 
ಕುಳ್ಳು ಎಂದೆನಲಾರೆ, ಮಟ್ಟತರ (ತನಕ, ೦)- 

[ಮಟ್ಟ *- ತರ್ಯ (ಆ ತರಪ), / ತಮಿ. ಮಟ್ಟತ್ತರಮ್‌) 

ಮಟ್ಟಚೆಳ್ಳಿ (ನಾ). ಕಡಮೆ ದರ್ಜೆಯ ಬೆಳ್ಳಿ : (4). 
[ಮಟ್ಟ * ಬೆಳ್ಳಿ] 
ಮಟ್ಟಮಧ್ಯಾಹ್ನ (ನಾ). ಹಗಲಿನ ನಡುಭಾಗ ; ಸುಮಾರು ಹನ್ನೆರಡು 
ಗಂಟೆ ಸಮಯ: ಮಟ್ಟಮಧ್ಯಾಹ್ನದಲ್ಲಿ ಬಿಸಿಲು ಹೆಚ್ಚು (ರೂಂ). 
"ಮಟಮಟ' ಹೋ. 

[ಮಟ್ಟ 4 ಮಧ್ಯಾಹ್ನ: 1 ತೆಲು, ಮಟ್ಟಮಧ್ಯುಃ 
ಮಟ್ಟಮಾಲಂಗಿ 'ಮಟವನಾಲಂಗಿ' ನೋ: 
ಮಟ್ಟಮಿಸಾಜು, ಮಟ್ಟುವಿಸಾರಂ, ಮಟ್ಟುವಿನಾಜು (ಕ್ರಿ). ಮೇರೆಯನ್ನು 

ಮಾರು ; ವಿಂತಿಮಾರಂ ; ಅತಿಕ್ರಮಿಸು : ತೊಟ್ಟ ತೊಡಿಗೆಗಳುಡಿಯೆ 
ನಿನ್ನನು ತೆಗೆದಿಟ್ಟು ಖೂಳನೆಯ್ದಿದನು ಮಟ್ಟಮಾಅತಿನ್ನೇಕವನ ಹಂಬಲು 
(೫೫. ೩8-೬೮). ಮಟ್ಟುಮಿಾರು : ಮಟ್ಟುಮಾರಿದ ವಿರಹಭಾರದಿ 
ಕಂಗೆಟ್ಟವರು ಕೆಲಂಬರು (೫ಗುಂ. 0-02). ಮಟ್ಟುಮಾಜು ; 
ಎಲೆಲೆ ಮಟ್ಟುಮಾಲ್‌ದ ಮಾಯದ ಬಾಲಕ! ನೀಂ ದಿಟ್ಟಂ (ಣನೂಕ್ಕ. 


ಮು] 


ont-0a). [ಮಟ್ಟ 4 ಮಾಜು. ತಲ ಮಟ್ಟುಮಾರು) 
ಮಟ್ಟಯಿಸು, ಮಟ್ಟೈಸು (ಕ್ರಿ). ೧. ಸಮಗೊಳಿಸು; ಸಮಾನ 
ಮಾಡು: ಬಿಟ್ಟು ಪರಿಗ್ರಹಮೆರಡಂ ತೊಟ್ಟಯ್ದಾಚಾರಮಂ 


ಪರೀಷಹಮಂಂ ಬೆನ್ನಟ್ಟಿ ವಿಹಿತಮನನುಷ್ಠಿಸಿ ಮಟ್ಟಯಿಸಿದ ಕರಣಯೋಗ 
ಮಘನಿರ್ಹರಣಂ (ಸೂಕಿ: 0-೬೨). ಮಟ್ಟೈಸು : ೨. ಹತೋಟಿಗೆ 
ತರು ; ಅಧೀನಗೊಳಿಸು : ಆರಿಷಡ್ವರ್ಗಮಂ ಬಿಟ್ಟು ಪಂಚೇಂದ್ರಿಯಮಂ 
ಮ[೫೫. ಪಟ್ಟಿ  ಚಾತುರ್ವಿಧಕರಣಮನಂತಸ್ಥೃಮಂ ತೂಳ್ಳಿ 
(ero. ೪-2೬). [ಮಟ್ಟ 4 - ಇಸ್ಬು] 
ಮಟ್ಟರಗಳೆ (ನಾ)- [ಛಂದ] ಒಂದು ಬಗೆಯ ಛಂದೋವೃತ್ತ ; ಪಾದ 
ದಲ್ಲಿ ನಾಲಕ್ಕಿಮಾತ್ರೈಯ ನಾಲ್ಕುಗಣಗಳಿರುವ ರಗಳೆ : ಮಂದಾನಿಲ 
ರಗಳೆ : ಪಾದವೊಂದಕ್ಕೆ ಚತುರ್ಮಾತ್ರಾಗಣವು. ನಾಲ್ಕಾಗಲಿ. 
ಮೂರುಮಾತ್ರೆಯ ಗಣದ ಮುಂದೆ ಐದುಮಾತ್ರೆಯ ಗಣವು ಬರುವಂತೆ 
ಗಣಗಳಿರಡೆರಡಾಗಲಿ ಲು ಆದು ಮಂದಾನಿಲರಗಳೆಃ 
ಇದಕ್ಕೆ ಮಟ್ಟರಗಳೆ ಎಂಬ ಹೆಸರೊ ಉಂಟು (ಕೈಿತಿ- ೯); 
*ಮಟ್ಟರಗಳಿ', 'ತ್ವರಿತರಗಳೆ' ಎಂದು ಬೇರೆ ಬೇರೆ ಹೆಸರುಗಳಿವೆ. ಮಂದಾನಿಲ 
ರಗಳೆ ಎಂಬುವು ಈಚಿನ ಕಾಲದ ಹೆಸರು 
ಮುನ್ಮುತಿ)- [ಮಟ್ಟ 4 ರಗಳಿ] 
ಮಟ್ಟಸ (ನಾ). ಏರುತಗ್ಗಿಲ್ಲದಿರಂವುದು ; ಸಪಾಟು: 
ನೆಟ್ಟಿಗಾಗಿದ ಯತ್ನ ಲೋಕದಲಿ . . , ಮಟ್ಟಸವೆ: ಆರೆ ಹರತು 


Gea. 1xxxvi, 


೬೮೫೯ 


ಪ್ರ 


15 


ಸೊಟ್ಟುಗಳ | ಆ 


ಮಟ್ಟಿ 


(ಮಂಕು: ೬೩೪) - 

ಮಟ್ಟಸಮಾಡು ಸಮತಲಮಾಡು: ಸಮಗೊಳಿಸು : 
ಒಂದೊಂದು ಕಡೆ ಅಸ್ಥಿರವಾದ ನೀರನ್ನು ಎರಡು ಕಯ್ಕಿಂದಲೂ ಅದುಮಿ 
ಅದುಮಿ ಮಟ್ಟಸಮಾಡುವಂತಿದೆ. (೩2ರ. 31, ೧೦). ಮಟ್ಟಿಸವಾಗು, 
ಮಟ್ಟಸಾಗು ಇ ೧. ಏರಂತಗ್ಲಿಲ್ಲದಿರಂ ; ಸಪಾಟಾಗು ; ನಡುರಸ್ತೆ 
ಮಟ್ಟಸವಾಗಿದ್ದುದರಿಂದ ಬಂಡಿ ಮತ್ತಷ್ಟು ವೇಗವಾಗಿ ಸಾಗಿತು (ಶೃತರು. 
38೭). ೨. ಮಧ್ಯಮರೀತಿಯದಾಗು : ಡಾ. ಸದಾಶಿವರಾಯರು 
ಸುಮಾರು ಮೂವತ್ತೈದು ಮಟ್ಟಸವಾದ ಆಳು 
(ಕಕನ. ೪) ; ಹೊರಗೆ ಹೀಗಿದ್ದರೂ ಮನೆಯು ಮಾತ್ರ ಮಟ್ಟಸಾಗಿತ್ತು 
(ಆರರ. 00). [ಇ ಮಟ್ಟ್ಟ,/ತೆಲು, ಮಟ್ಟಸ] 
ಟ್ಟಿಸುತ್ತಿಗೆ (ನಾ), (ಅಕ್ಕಸಾಲೆಯು ಬಳಸುವ) ಸಣ್ಣ ಸುತ್ತಿಗೆ: (9) 

[ಮಟ್ಟ 4- ಸುತ್ತಿಗೆ] 


ವಯಸ್ಸಿನ 


ಮೊಟ್ಟ 


ಮಟ್ಟಟಸಿ, 3 (ನಾ). ಸಮತಲವಾಗಿರುವ ಬಂಡೆ ;, 
ಸಪಾಟಾದ ಬಂಡೆ: ಅದಜ ತದನಾನ್ತರ ಎಣಿತೊಣೆಯ ಮಟ್ಟ 


ಅದರ ತದನಾನ್ತರ ಬೆಂಬುಗುಳ್ಳಿ (೩3೩9. 3%-1. 90-3೬; 118ರ ಕತ). 

ಮೊಟ್ಟಿಣಕಿ:  ಈಬಾನ್ಯದ ದೆಸಿಯಿಂ ವೋಣಿಯ ಮೊಟ್ಟ 

ಮೂಡಲ ದಿನ್ನೆಯೆ ಹೊಲಗಡಿಯಂದಂ ತೆಂಕ ಬರಲು ಬಿಲ್ಲಲ್‌ (ಕ. ೪; 

ಶಿವನೊ. ೩೭-೬೮ ; 1115), [ಮಟ್ಟ + ಅಜಕ್ಕಿ] 
ಮಟ್ಟಿ (ನಾ). ೧. ಮಣ್ಣು: ಕ್ಷುತ್ತೃಷೆ ನಿದ್ರೆಯಿಲ್ಲದವರೇ ಹಿರಿಯರ 

ಪರಿಪೂಜ್ಕರಾದೊಡೀ ಕ್ಷುತ್ತ್ಯೃಷೆ ನಿದ್ರೆಯಿಲ್ಲದಿಹ ಕಲ್ಮರ ಮಟ್ಟಿಗಳೇ 
ಸುಪೂಜ್ಮರೇ (556. ೬) ; ಆದರ ಅರ್ಧಭಾಗ ಮಟ್ಟಿ ಕಾಮಗಾರಿಗೆ ತಗಲ 
ತಕ್ಕದ್ದು (498. 80). ೨. (ಬ್ರಾಹ್ಮಣರು ಹಣೆಯಲ್ಲಿ ಧರಿಸುವ) 
ಗೋಪಿಚಂದನ, ಮೃತ್ತಿಕೆ ಇತ್ಯಾದಿ :  ಮಟ್ಟಿಯನಿಟ್ಟಿ ದ್ವಿಜರ 
ಮಾತದೇಕೆ (೫5. ೫೬೮); ಇಟ್ಟಿ ಮಟ್ಟಿಯ ಬೊಟ್ಟು ಇಟ್ಟೆಯಾಯಿತ್ತಹೋ 
(ನಂತ. ೪-೨೨೯ ರಗಳೆ) ; ಎಲವೊ ಮಟ್ಟಿಯ ಮದನ ದರ್ಭೆಯ ತಿಲದ 
ಮನ್ಮಥ (ಕುಪ್ಶಾಳ- 05-30) ; ಹಣೆಗೆ ನಿತ್ಯ ನೀರಿನಲಿ ಮಟ್ಟಿಯನು ಕಲೆಸಿ 
ಬರೆಯುತ ಮೂಗ ಬೇರನ್ನು ಪಿಡಿದು ಮುಸುಕಿಕಲೇನುಂಟು (ಫೆರೆಂಪ. 
ದಿಬ್ಬ ; ತೆವರು ; ತಿಟ್ಟು : ಉದಿಚಿ ದೆಸೆ ಕೆಲಯನ್ನೀ 
ರ್ಗ್ಗೊರೆ ಮಟ್ಟಿ ಈಶಾನದೆಸೆ ಆರನೆಟ್‌ (ಕು ೩ (9), ಮುಳಣ- 6-೩೬; 
60) ; ಮಣ್ಣ ಮಟ್ಟಿಯ ಮೇಲೆ ಕಣ್ಣ ಕುಪ್ಪಿಯ ದುರ್ಗ ಬಣ್ಣ 
ಬೈರೂಪು ಸಣ್ಣ ಬಾಗಿಲಿಗೆ ಮೂವಣ್ಣವೈ (ಕ್ಮ6. ೪೬-೬). ೪. ಗರಡಿ 
ಮನೆಯಲ್ಲಿ ಸಾಮುಮಾಡುವ ಸ್ಥಳದಲ್ಲಿರುವ ಕೆಂಪನೆಯಮಣ್ಣು ; 
ಗರಡಿಯ ಕೆಮ್ಮಣ್ಣು: ವರ್ಷಕ್ಕೊಂದು ಬಾರಿ "ಮಟ್ಟಿ' ಮೊದಲು 
ತರುವುದು ಕಾಟನಾಯಕನ ಗರುಡಿಗೆ (1ರ. ೨೬) ; ಸುಬ್ಬು ಕೆಳಗೆ ಸಿಕ್ಕಿ 
ಮಟ್ಟಿಯನ್ನು ಹಿಡಿದಿದ್ದ (ರಮಣ. ೪)- 

ಮಟ್ಟಿವಡಿಕೆ ಎ. ಮಣ್ಣು 2. ಬಿಡದೆ ಚಕ್ರಾದಿಯುಮನೊಡಲೊಳಂ 
ಕೀಸಿ ಮಟ್ಟಿ ವಡಿಕೆಯಿಂದೂರ್ಧ್ವತಿಲಕಾದಿಗಳುಮಂ ನಡಯಿಪಾ ಷಂಡ 
ದೊಳುವೊಡದೋಡುಗಳಿರೆಂದು ಕಡುಗಲಿ ದಧೀಚಿಮುನಿರಾಯ 
ನೊರೆದಂ (ಕಾಳಂತ- ೨-೭೪). ಐ ಇದೊಂದು ಕೂಡುನುಡಿ. 

[| ಆ ಪಾ. ಮಟ್ಟಿಆ, ಮಟ್ಟೀ. / ಸಂ, ಮೃತ್ತಿಕಾ] 


6-99-0), ಹ, 


ಮಟ್ಟಿ. ಮಟ್ಟು. ಮೊಟ್ಟು, (ನಾ). (ಗಿಡಗಳ) ಹೊದರಂ ; 
ಪೊದೆ; ಮೆಳೆ: ಮರಗಳಿರಾ ಮಟ್ಟಿಗಳಿರಾ ಕಂಡಿರೇ (ನಂತ. ೪-೨೩೯ 
614) ; ಕೇದಿಗೆಹೂ ಕೊಯ್ಯಲು ಹಳ್ಳದಲ್ಲಿ ಬೆಳೆದ ಅದರ ಮಟ್ಟಿಯೆಡೆಗೆ 


ಇಳಿದ (ಬಾನಿ: ೯3). ಮಟ್ಟು : ಬಿದಿರುಮಟ್ಟಿನಲಿ ಪುಟ್ಟಿ ವನಗಳನ್ನೆಲ್ಲ 
ಕಾಳ್ಗಿಚ್ಚು ಸುಟ್ಟು ತಾ ವೇಣುಗಳ ಮೆಳೆಗಳನ್ನೆಲ್ಲ ದಹಿಸುವವೋಲ್‌ 
(ತುರಂಗ. 66-43) ; ಎಂತದೋ ಸರಸರ ಅಂತು ಮಟ್ಟಿನಲ್ಲಿ. ನಂಗೆ ಹೆದರಿಕೆ 


ಆಗ್ತದೆ (ಕುರನು. ಇ೩)- ಮೊಟ್ಟ, : ಬಿದಿರುಹಿಂಡಲಿನಾಚಿಗಿನ 
ಮೊಟ್ಟಿನ ಕಡೆ ಕಣ್ಣು ಹಾಯಿಸಿದರು (ಶ್ರಶ್ನಿ. (೭). [?] 

ಮಟ್ಟಿಕಾಗೆ (ನಾ). ಒಂದು ಬಗೆಯ ಕಾಗೆ: ಇದು ಕಾಗೆಯ ಮರಿ 
ಯೇನು? ಅಥವಾ ಮಟ್ಟಿಕಾಗೆಯಂತೆ ದುಲೆನಾಡಿನೆ ಈ ಕಾಗೆ ಇಷ್ಟೇ 
ಚಿಕ್ಕದಾ ? ಎಂದು ಕೇಳಿದರು (ಊಂ. 50). [ದಟ್ಟ ಕಾಗೆ] 

ಮಟ್ಟಿಕೆ " ಮಡಕಿ' ನೋ. 

ಮಟ್ಟಿಗ (ನಾ). ಹಣೆಗೆ ಮೃತ್ತಿಕೆ, ಗೋಪೀಚಂದನ ಮೊದಲಾದುವು 
ಗಳನ್ನಿಡುವವನು: ಒಡಲ ಮಟ್ಟಿಗ ವ್ವಿಜನನೆಡೆವಟ್ಟಿಯೊಳು 
ಕಾಣಲೊಡನೆ ಭಸಿತವನು ಪ್ರೋಕ್ಷಿಪುದು (ನಂತ: ೨- 30) ; ಮಟ್ಟಿಗರು. 
ತಮ್ಮೊಳಗೆ ಜುಗುಜುಗುಟ್ಟುತುಂ ನಡೆತಂದಸಹೃಂಬಟ: ಬಿಜ್ಜಳರುಯ. 
ನೊಡನಿಂತೆಂದು ಹೇಳಿದರು (04%. 38-4) ; ಪುರವೀಧಿಯೊಳು ಬರ್ಪ 
ಧೀವರನನೀಕ್ಷಿಸಿ ಮಂನ್ನ ಗೇಹಮಂ ಪೊಕ್ಕು ಕುಠ್ಕುರಗೆ ಶಿವಮ 
ಮಾಡಿ ಕೂಡಿರೆ ಮಟ್ಟಿಗರು ಜಲ್‌ಯೆ (ಾರತಂ- ೨-೨೩), 

[ಮಟ್ಟಿ + -ಗ್ಯ] 

ಮಟ್ಟಿಬಡಕ (ನಾ). ಎ ಮಟ್ಟಿಗೆ: ಮಟ್ಟಿಬಡಕರೈವರಿಗೆ. ಮಡದಿಯಾಗು 

ವುದು ಸಲ್ಲ ಪಟ್ಟೆಮಂಚಕೊಪ್ಪುವಂತೆ ಬಾರೆಯೆಂದನು (ಶ್ರರಂಡ- ೫-೭೨-೦೦). 
[ಮಟ್ಟಿ 1 -- ಬಡಕ್ಕ (ಆ - ಬಡಿಕ್ಕ)] 

ಮಟ್ಟಿ ಮಾವು (ನಾ)- ಒಂದು ಬಗೆಯ ಸಸ್ಯ: ವರುಣ (ಮಟ್ಟಿಮಾವು 

ಇವು ಮಧುರ, ಸ್ವಲ್ಪ ಕಹಿ, ಕಥಮುತನಾಶಕ (6್ಮಾಂಗ. ೩೪). [?] 


10 


ಮಟ್ಟುಃ ` ಮೊತ್ತು "ನೋ. ೫ 
ಮಟ್ಟು, ' ಮಟ್ಟ, ' ನೋ. 
ಮಟ್ಟು 'ಮಟ್ಕ' ನೋ. 


ಮಟ್ಟು ' ಮಟ್ಟಿ? ನೋ. 
ಮಟ್ಟು, (ನಾ). ವೃವಸಾಯದ ಒಂದು ಉಪಕರಣ : ಕೃಷಿಯ ಒಂದು 
ಸಾಧನ ; ಒಕ್ಕಲ ಮಕ್ಕಳು ತಮ್ಮ ಹೊಲದ ಮಟ್ಟುಗಳನ್ನು ಹೆಗಲ 


ಮೇಲೆ ಹೇರಿಕೊಂಡು , . . ಹಾಡುತ್ತ ಸಾಲಾಗಿ ಮನೆಗೆ ನಡೆದಿರುವರು 
(೩ಯಂತ, ೨೬೭), " ಮುಟ್ಟು ` ಪರಾ. [?] 


ಮುಟ್ಟುಗೊಳಿಸು (ಕ್ರಿ). ಕಡಮೆ ಮಾಡು: ಶೀತೋಷ್ಣಗಳೆರಡರಿಂದೆಯುಂ 


೬೮೬೦ 


ವಾತಮಂ ಮಟ್ಟುಗೊಳಿಸಿ ದೇಹಕ್ಕೆ ಸೌಖ್ಯಮನುಂಟುಮಾಡಿಕೊಳ್ಳಬೇಕು 


(ರಂ. 0೬-006) ; ಮಮಕಾರಂಗಳನೆಲ್ಲಾ ಮಟ್ಟುಗೊಳಿಸಿ ಸರ್ವತ್ರ | 99 
ಬುದ್ಧಿಯಿಂದಾ ಸಾಧುಸಂಗವನೆಡೆಬಿಡದೆ (43 ತ. ೦-೩). 
[ಮಟ್ಟು (ಆ ಮಟ್ಟಿ) 4 ಕೊಳ್ಳ 4 ಎ ಇಸ್ವು] 

ಮಟ್ಟುಮಾರು ` ಮಟ್ಟಿಮಾಲು' ನೋ. 

ಮಟ್ಟುಮಿಾಜು ' ಮಟ್ಟಮಾಟು ' ನೋ: 

ಮಟ್ಟೈ. ಮೊಟ್ಟೆ, (ನಾ). ರಿ. ತಾಳೆ. ಈಚಲು, ತೆಂಗು ಮುಂತಾದ» 
ಮರಗಳ ಗರಿ. ಸೋಗೆ: ಮಟ್ಟಿಯಿಪ್ಪತ್ತೈದಂಗಿ ಹೊಂಬಾಳೆ 
ಬಿಟ್ಟಿತ್ತು (ಸಳನ- ೫. ೨೨6-೭೦). " ಕುಚ್ಚುಮಟ್ಟಿ ' `ಗೊದಮಟ್ಟೈ? 
ಪರಾ. ೨. ತೆಂಗಿನ ಸಿಪ್ಪೆ ; ತೆಂಗಿನ ಮಟ್ಟೆಯಂ ತಂದು (೫ಿತುೂಂ. 
೪-೦); ಸಾವಿತ್ರಿ ನೀರು ಕಾಯಿಸುವುದಕ್ಕೆ ತೆಂಗಿನಕಾಯಿ ಮಟ್ಟಿ 
ಕವರಾಕಿದ್ದಳುಂತೆ (ನ್ನೂಕು. ಊಂ): ೩. ಹೊಂಬಾಳೆ: " ಮಟ್ಟಿ| 4 
ದೋಮಿ' ಪರಾ. ಮೊಟ್ಟೈ ; ೧. ತೆಂಗಿನ ಮರದಿಂದ ನಾಲ್ಕೈದು 
ಒಣಗಿದ ಮೊಟ್ಟೆ ಕೆಡವು (69), ಒಂದು ಬಗೆಯ ಸಸ್ಯ ; ಗುರಿಗೆ, 
ಮೊಟ್ಟೆ (ಮೂ ೬3-೪೪6೦): 

[ದೇ.॥ ತಮಿ. ಮಟ್ಟ ; ಮಲ, ತೆಲು. ಮಟ್ಟ] 
ಮಟ್ಟೆ ' ಮೂಡೆ ` ನೋ. 48 


ಮಟ್ಟೆಗಟ್ಟು ' ಮೂಡೆಗಟ್ಟು' ನೋ. 


ಮಠ 


ಮಟ್ಟೆದೋಟು (ಕ್ರಿ). ಹೊಂಬಾಳೆ ಬಿಡು: ಮಟ್ಟಿದೋಟ್‌ದೆ ತಂಗುಗಳ 
ಸಾಲಿಟ್ಟು ಬೆಳೆದಡಕೆಗಳ , . , ಫಲಭೂಜರಾಜಿಯ ಕಿತ್ತನಾ ಹನುಮ 
(ತೊರರಾ- a). [ಮಟ್ಟೈ * ತೋ] 

ಮಟ್ಟಿಯ ` ವಟ್ಯ " ನೋ. 

ಮಟ್ಟೆಸುಂಕ (ನಾ). ಮೂಟೆಯ ಹೇರಿನ ಮೇಲೆ ಹಾಕುವ ಸುಂಕ, - 
ತೆರಿಗೆ ; ಆಲೆದೆಜಕೆ ಆಡುದೆರೆ ಮಟ್ಟೆ ಸುಂಕ ಶಾವಲಿದೆಅಕಿ ಅಡಿದೆಜಿ'ಯಿಷ್ಟೂ 
ಪುರದ ವೀರಭದ್ರದೇವರು ಆಂಗರಂಗಭೋಗಕ್ಕೆ ಸಲುಉ ಎಂದು ಲಬಿಂಣಗ 
೫ ೫ ಕೊಟ್ಟಲಗಿ (ಎಕ. xv, ಕೃಷ್ಣರಾ- ೮೦-೦೦ ; 1403). 

[ಮಟ್ಟ (೬ ಮೂಡೆ) 4 ಸುಕ್ಕ ] 

ಮಟ್ಟೈಸು "ಮಟ್ಟ 

ಮಟ್ಯ. ಮಟ್ಟಿ. ಮಟ್ಟು, ಮಟ್ಟೆಯ (ನಾ). ೧. [ಸಂಗೀತ] ಒಂದು 
ತಾಳದ ಹೆಸರು: ಬಳಿಕ -ಧ್ರುವ ಮಟ್ಕಿ [೧ಣ. ಮಟಯ], , . 
ಜಯಾಳವೆಂಬವೇ ಮೊದಲಾದ ನೂಜಿಕೊಂದು ತಾಳಂಗಳಾದೊಡೆ (ರಿಶೇಕ. 
00): ಮಟ್ಟಿ: ೧. ಮಟ್ಟ ಎಂಬುದು. ವಿಶಿಷ್ಟವಂದ ತಾಳವನ್ನು ಸೂಚಿ 
ಸುವ ಹೆಸರು (ಉರೋ. ೨) ; ಅದಿತಾಳದಿಂದ ಧ್ರುವ, ಮಟ್ಟ, 
ರೂಪಕ, ರಭೀಪೆ, ತ್ರಿವುಡೆ, ಅಟ್ಟ, ಏಕತಾಳಗಳು ಹುಟ್ಟಿದವು. 
(ಯಣ. ೨). ಮಟ್ಟು: ೨. ಪದ್ಯ ಆಥವಾ ಹಾಡನ್ನು ರಚಿ 
ಸುವ ಛಂದಸ್ಸಿನ ರೀತಿ, - ಕ್ರಮ: ರಗಳೆಯ ಮಟ್ಟಿನಲ್ಲಿ ತಾವು ಹಾಡಿ 
ಹೊಗಳಿರುವ ಪಾಂಡ್ಯ, ಚೋಳ, ಚೇರ, ಗುರ್ಜರರು ? ಅವರೂ ರಾಜ 
ರಷ್ಟೆ ? (ಸಗರ. 9೬) 7 ಕನ್ನಡದಲ್ಲಿ ಕಾಷ್ಕರನೆಗೆ ಇದುವರೆಗಿದ್ದ ಮುಟ್ಟು 
ಗಳೇ ಸಾಲುತ್ತಿರ ? (ನರೋ 0೬೪). ೩. ಹಾಡಿನ ದಾಟಿ: ಹಿಂದೆ 
ತಾನು ಕಲಿತ ಪ್ರತಿಯೊಂದು ನಾಟಿಕದ ಮಟ್ಟುಗಳನ್ನು ಶ್ರಾವ್ಯವಾಗಿ ಅಂದು 
ತೋರಿಸುತ್ತಿದ್ದ (3೨. ಒಟ). ಮಟ್ಟೆಯ : ೧. ರಚ್ಚೆಯ ಮಟ್ಟಿಯ 
ಪಡಿಮಬ್ಬಯ -ರುಂಪೆಯಮಡ್ಡತಾಳ ರೂಪಕಮೆಕ್ಕತಾಳಂಗಳೆಂಬ ಸಪ್ತ 
ತಾಳಂಗಳಂ ನಿವರ್ತನಗೆಯ್ದು (ಜಾರಪು. ೯-೦ ನ). * ಪಡಿಮಟ್ಟೆಯ ', 
` ಪಡಿಮಠೆಯ ' ಪರಾ. [ವ ಸಂ. ಮಠ್ಯ. / ತಮಿ. ಮಟ್ಟಿಯವಂ್‌] 

ಮಠ (ನಾ). ೧. ಸಂನ್ಯಾಸಿಗಳು ವಾಸಿಸುವ ಕುಟೀರ ; ಸಂನ್ಯಾಸಿಗಳ 
ವಾಸಸ್ಥಾನ ; ಆಶ್ರಮ: “ಬ್ರತಿಗಳಿರ್ಪ ಮನೆ ಮರಠನೆಂಬುದು” 
(ಹಯಂ. 80-098) * ಪ್ರತಿಗಳಿಹ ಠಾವದು ಮಠು * (ಮಗಾ 
3-೭೬) ; ಸನ್ಮಾಸಿಗಳೆ: ಮಠವೆಯ್ದೆ ಬೇಯಿತ್ತು (೧. mas) ೨. 
ಧಾರ್ಮಿಕಬೋಧನೆ, ಪ್ರಸಾರ ಹಾಗೂ ವಿದ್ಯೆಯ ಬೋಧನೆ. 
ಪ್ರಸಾರಗಳನ್ನು ನಡೆಸುವ ಆಧ್ಯಾತ್ಮಿಕಸಂಸ್ಥೆ ಅಥವಾ ವಿದ್ಯಾ 
ಕೇಂದ್ರ; ವಿದ್ಯೆ. ಜ್ಞಾನ, ಮತ. ಧರ್ಮಗಳ ಪ್ರಸಾರಕಾರ್ಯೆ 
ವನ್ನು ನಡೆಸುವ ಸ್ಥಾನ: ಸಂಸ್ಥಾನ: “ ಮಠಃ, ಛಾತ್ರಾದಿನಿಲಲು1- 
ಗುರುಗಳೂ, ಶಿಷ್ಕರೂ, ಸನ್ಯಾಸಿಗಳು. ಬ್ರಹ್ಮಚಾರಿಗಳೂ ಇಂಥವರು ವಾಸ 
ಮಾಡುವ ಸ್ಥಳ, ಮಠ, ಯತಿಸ್ಥಳ” (ಸಾತಿ. 000) ; ಅಮರಂ 
ಪುರಾಣ ಕಮಠನಂತೆ ಸಕಳಲೋಕಾಧಾರಮುಂ , . . ಭವಾನೀಭವನದಂತೆ. 
ಬ್ರಹ್ಮಚಾರಿಸದಾಚುರಸಂಭಾವಿತಮುಂಮಾಗಿರ್ಪ್ವದು (ಬಕ. v1, ಶಿಕಾ. 
೨೦೨-೩೭; 115): ನಮ್ಮ ಪೂರ್ವಿಕರಲ್ಲಿ ಹಲವರು ಉತ್ತರಾದಿಮಠದ ಸ್ವಾಮಿ 
ಗಳಾಗಿದ್ದರು (ಕಂಜ, ೨69) ; ವಿಷ್ಣುತೀರ್ಥರು ಉಡುಪಿಯ ಅಷ್ಟಮಠಗಳ 
ಪೈಕಿ ಸ್ವಾದೀಮಠದ ಪೀಳಿಗೆಗೆ ಮೂಲಪುರುಡರಾದರು (ಕಥಂ. 000)- ೩. 
ಮಹಾವ್ಯಕ್ತಿಗಳು ದೇಹ ತ್ಯಜಿಸಿದ ಮೇಲೆ ಅವರ ಯಾವುದಾದರೂ 
ಕುರುಹನ್ನು ಪೂಜಿಸುವ ಸ್ಥಳ; . ಕಾಲಕ್ರಮೇಣ ಬೆಳವಣಿಗೆ 
ಹೊಂದಿ ಸಾರ್ವಜನಿಕಸೇವೆ ಇತ್ಯಾದಿಯನ್ನು ನಡೆಸಂವ ಸಂಘ, .. 
ಸಂಸ್ಥೆ: ಚಿತೆಯಿಂದ ಚೈತ್ಯ. ಸ್ತೂಪ, ಮಠಗಳು ಮಹಾವ್ಯಕ್ತಿಗಳೆ ಭಸ್ಮಾವ 
ಶೇಷವನ್ನೋ ಮತ್ತಾವುದೇ ಅವರು ಬಳಸಿದ ಸಾಮಗ್ರಿಗಳನ್ನೋ ಇಟ್ಟು 


ನೋ. 


ಯಿಸು' 


ಮಠದೆಣಿ 


ಪೂಜಿಸುವ ಸ್ಥಳೆಗಳಾದುವು (ವಸ: 030); ಕಲ್ಕತ್ತದ ವರಾಷನಗರದಲ್ಲಿದ್ದ 
ಹುಳುಮನೆಯ ಮಠದ ಇಬ್ಬರು ತರುಣಸಂನ್ಯಾಸಿಗಳು. . , ದಕ್ಷಿಣೇಶ್ವರ 
ದಲ್ಲಿ ಧ್ಯಾನ ಜಪತಪಗಳಲ್ಲಿ ಕಳೆಯಲೆಂದು ಭವತಾರಿಣಿಯ ಸ್ನಾಧಿಗೆ 
ಬಂದಿದ್ದರು (ಕಲಕು. ೬೬೦)- 9. (ಯಾತ್ರಾರ್ಥಿಗಳಿಗೆ. ಸಾಧುಸಂತರಿಗೆ 
ನಿರಂತರವಾಗಿ ಅನ್ನದಾನ ನಡೆಸುವ ದೇವಸ್ಥಾನ ಅಥವಾ ಮರಕ್ಕೆ 
ಸೇರಿದ) ಭೋಜನಶಾಲೆ; ಅನ್ನಚತ್ರ ; ಅವಾರಿ ಸತ್ರವ ನಡಸುವಂತಾಗಿ 
ಲಕ್ಷ್ಮೀನಿಲಯವೆಂದ್ಹು ತನ್ನೆ ಹೆಸರಲು ಮಠಂ ೫ ೫ ೫ [ಮಾಡಿಸ 
(ಎ3. ಸಹಸ, ೩೬-0೩5 1290); ಕಾಮದೇವನಾಯಕರು ಆಚಂದ್ರಾರ್ಕ್ಯ 
ಸ್ಮಾವಿ:ಯಾಗಿ ಪ್ರತಿದಿವಸವೂ ಹಂನೆರಡು ಪ್ರಜೆ ಬ್ರಾಹ್ಮಣಭೋಜನಕ್ಕೆಂದು 
ಕಟ್ಟಿಸ್ತ ಮಠದ ಚತುಸೀಮೆಯ ವಿವರ (943. vit ೩೪೭-೦೩2 1387); 
ತುಟೀ ಕಟ್ಟಿದ ಮೇಲೆ ಮಠದ ಭೋಜನ ಯಾಕೆ ? (ಣಂ). ೫. ಗುಡಿ; 
ದೇವಾಲಯ : ಶ್ರೀಕ್ಕ ೈಷ್ಣಮಥ ; ಉಡುಪಿಯ ಕೇಂದ್ರ ಆಕರ್ಷಣೆಯಾದ 
ಶ್ರೀಕೃಷ್ಣದೇವಾಲಯ ಸಣ್ಣಬಾದರೂ ಆಚ್ಚುಕಟ್ಟ್ಟಿ (ಕಎಕೋ. 11; ೫೬6); 
ಗುರುವಾರ ರಾಯರ ಮಠದಲ್ಲಿ ವಿಶೇಷಪೂಜೆ ನಡೆಯುತ್ತದೆ (599). ೬. 
ನಿವಾಸ ; ವಾಸಸ್ಥಾನ : ಭಕ್ತನ ಮಠವೆಂದು ಜಂಗಮ ನಡೆದು ಬಂದಲ್ಲಿ 
ಆ ಭಕ್ತನು. . , ತನು ಕರಗಿ ಮನ ಕರಗಿ ನೋಡಿ ಮಾಡುವುದು ಭಕ್ತಿಸ್ಮಲ 
(೨೬5. 6೬೪); ಸತ್ಯಸದ್‌ಭಕ್ತರ ಮಠವನಜಸಿ/ ಹೋಗಿ ಲಿಂಗ 
ಮುಂತಾಗಿ ಭತಕ್ತಿಭಿಕ್ಷೆಯ ಬೇಡುವೆ (9008ೇ. 09-048); ಹಾದೀಲಿ 
ಮೇವೊ ಜಾಣ ಸಾರಗ ಹಿಂಡೆ ಗ್ಯಾನೀಸಿ ಮೇವೋ ನವಿಲ್ವಿಂಡೆ-ಸಾರಗದ್ದಿಂಡೆ 
ಜಾಣ ಗಿರಿಜೆಯ ಮಠವೆಲ್ಲಿ (ತರಾ, ೨೬)- ಓ. (ಮುಖ್ಯವಾಗಿ 
ಬ್ರಾಹ್ಮಣಬಾಲಕರಿಗಾಗಿ ಮಾಸಲಾಗಿರುತ್ತಿದ್ದ) ಪಾಠಶಾಲೆ ; 
ಶಿಕ್ಷಣಶಾಲೆ : ಗಿಳಿಗಳೋಮವ ಮಠ ನವಿಲ್ಲಳೆ ನರ್ತನನಿಳಯವು. . . 
ಎಂದೆನಲಾ ಪೊಳಲುಪವನಮೆಸೆದಿಹುದು (ಕು0%೦. ೪.೩೨); ನಿಮ್ಮ ಮನೆ 
ಮುಣಿಗೆ ಐದು ತುಂಬಿಯಾಗುತ್ತದೆ. ನಮ್ಮ ಮಠಕ್ಕೆ ಕಳೆಯಿಸ 
ಬಹುದಲ್ಲ (ಕುರತು. ೦೬೮); ಊರ ದೇಗುಲದಲ್ಲಿ ಐಗಳ ಮರವಿತ್ತು. 
(೫ತುತ್ತ. ೬೩)- 'ಕೂಲಿಮಠ' ಪರಾ. ೮. (ಧರ್ಮಪ್ರಚಾರ ಮತ್ತು 
ಸಾರ್ವಜನಿಕಸೇವೆ ನಡೆಸುವ) ಕ್ರೈಸ್ತಮತೀಯರ ಧಾರ್ಮಿಕ 
ಸಂಸ್ಥೆ: ಕ್ರೈಸ್ತಮಠಯೆನಿಸಿಕೊಳ್ಳಿ. 
ಬೇಕಾದರೆ ಸ್ವಯಮಾಡಳಿತಸಂಸ್ಕೆ ಯಾಗಿದ್ದು. ಧರ್ಮಸಭೆಯ 
ನಿಯಮಾವಳಿಯನುಸಾರ  ಸ್ಥಾಪಿತವಾಗಿರಬೇಕು (ಕಂಕೋ, ೪, ೬0). 
೯. ವ್ಯಕ್ತಿಯ ಹೆಸರಿನ ಕೊನೆಯಲ್ಲಿ ಸೇರುವ (ಸ್ವಸ್ಥಳ ಅಥವಾ 
ಮನೆತನಕ್ಕೆ ಸಂಬಂಧಪಟ್ಟಿ) ಶಬ್ದ; ಉದಾಹರಣೆಗೆ -'ಜಮಖಂಡಿ 
ಮಠ”. 'ಮೈಸೂರುಮಠ', 'ಹಿರೇಮಃಠ', ಇತ್ಯಾದಿ. ೧೦. ಎತ್ತು 
ಗಳು ಎಳೆಯುವ ಗಾಡಿ. [ಸಂ,] 
ಮಠದೆಜಕಿ (ನಾ). ಮಠದ ಆದಾಯಕ್ಕೆ ಹಾಕುತ್ತಿದ್ದ ತೆರಗೆ 
ಸೋಮಯ್ಯದೇವರ ಪುರದ 
ಹೊನ್ನನು . . - ಕೊಟ್ಟರು (೪.೪1. ತಕ: ೪ 
[ಮಠ 4 ತೆಣ್ನಿ] 
ಮಠಪತಿ (ನಾ). ಆಶ್ರಮದ ಮುಖ್ಯಸ್ಥ; ಮಠಾಧಿಪತಿ : ಅಷ್ಟ 
ವಿಧಾರ್ಚನೆ ಮಠಪತಿ ವಾಸ ವೈಪ್ಣದರಾಹಾರದಾನಕಂ ಬಿಟ್ಟ ದತ್ತಿ 
(ಎಳೆ. ೫11 ವಾನಂ. ೦೪೦.೬೭: ಸು. 1204); ಅಲ್ಲಿಯ ಮಠಪತಿಗಳಾದ 
ಚತುರಾನನ ಮುತ್ತು ವಾಗೀಶ್ವರಪೇಡಿತರನ್ನು ಕಂಡನು (ಕರ್ಕಾಸು. 30). 
[ಸಂ.] 
'ಮಠವೃತ್ತಿ (ನಾ). ಮಡಕ್ಕುಗಿ ನೀಡಿದ ತೆರಿಗೆಯಿಲ್ಲ ಭೂಮಿ: 
(6a. 31. ೫೩೬)- [ಹಂ.] 
ಮಠಾಧಿಪತಿ (ನಾ). ಆಶ್ರಮದ ಮುಖ್ಯಸ್ಥ.-ಗುರು; p ಮಠಾಧಿ 


ಎಂಡು 


ವರ್ಷ 


ಮಠದೆಜಕಿಯ 


ಗದ್ಯಾಣಂ 


: 1269). 


೬೮೬೧ 


30 


45 


3|ಮಠ್ಯ (ನಾ)- [ಸಂಗೀತ] ಒಂದು ತಾಳದ ಹೆಸರು: 


ದುಡ್ಯ 


ಪತಿಗಳಿಗೆ ಬೇರೆ ಬೇರೆ ಮಠಗಳಲ್ಲಿ ಬೇರೆ ಬೇರೆ ಹೆಸರುಗಳಿರುತ್ತವೆ. 
ಉದಾಹರಣೆಗೆ "ಗಿರಿ. * ತೀರ್ಥ, "ಭಾರತಿ '.._ಇತ್ಮಾದಿ: 
ಈತನಿಗೆ ಆಚಾರ್ಯ. ಕುಲಪತಿ, ಗುರು. ಜಗದ್ಗುರು, ಸ್ವಾಮಿ, ಯತಿ, 
ಯತೀಂದ್ರ, ದೇಶಿಕ. ದೇಶಿಕೇಂದ್ರ ಇತ್ಯಾದಿ ಹೆಸರುಗಳು ಇರುತ್ತವೆ. 
ಮಠಾಧಿಪತಿಗೆ ನಿಯತವಾದ ವೇಷಭೂಷಣಗಳುಂಟು (ಕಂಕೋ. ಸ 
6009) ; ಮಠಾಧಿಪತಿಯ ಪಾತಿತ್ಯಕ್ಕೆ ತಾನೂ ಹೊಣೆಯಾಗುವುದಾಯಿ 
ತೆಂಬ ವ್ಯಸನದಿಂದ ಬೆಂಡಾದನು (ವಾಗ್ಮಂ- ೪). [ಸಂ.) 

ಮಠಾಧೀಶ (ನಾ). ಮಠಾಧಿಪತಿ ; ಮಠಕ್ಕೆ ಕರತಂದು ಮಮತಾಪೂರ್ವಕ 
ಮಠಾಧೀಶರ ಭೇಟಿಯನ್ನು ವರಾಡಿಸಿದನರಿ (ಪಾನ್ಮೇಪಿ- ೪9): [ಸಂ.] 

ಮಠಾರಿ (ನಾ). ಬಡಾಯಿ ಕೊಚ್ಚುವವಳು ; ಗರ್ವದ ಮಾತನಾಡು 
ವವಳು; ಒಳ್ಳೇ ಸುಂದರಿ, ಅದಕ್ಕೆ ತಕ್ಕ ಹಾಗೆ ಲಟಕಿ ನಡತೆಯಲ್ಲಿ, 
ಮಾತುಕಥೆಗಳಲ್ಲಿ ಬಹು ಮಠಾರಿ (80. ೦೬೭). 

[೧ ಮರಾ, ಮಠಾರಣೇ ಎ ಗರ್ವಿಷ್ಠನಾಗು, ಉನ್ಮತ್ತನಾಗು,/ 

ತೆಲು. ಮಿಟಾರಿ] 

ಮಠ್ಯಡೆಂಬ 
ಮೂರನೆಯ ಅಲಂಕಾರವನ್ನು ಈಗ ನಿರೂಪಿಸಲಾಗುವುದು (ತಕುಶ್ರ. 39). 
`ಮಠೃತಾಳೆ' ಪರಾ. [ಸಂ,] 

ಮಠ್ಯತಾಳ (ನಾ). ಇ. ವಂಶ್ಯ : ಮಠ್ಯತಾಳೆದಲ್ಲಿ ರಚಿತವಾಗಿರುವುದಕ್ಕೆ 
ಮಠ್ಯ(ಅಲಂಕಾರ)ವೇಬ ಪ್ರಸಿದ್ಧಿಯಿದೆ (ತತ್ರ. ೨0 : ಧ್ರುವತಾಳ, 
ಮಠ್ಯತಾಳ .. . ಏಕತಾಳ ಇದೇ ಸೂಳಾದಿ ಸಪ್ತತಾಳಗಳು (40೧50: ೫೯). 

[ಹ0. ಮಂಠ್ಮಶಾಲ] 

ಮಡ್ಯ, ಮಡ್ಡಿ. ಮಿಡ್ಡಿ (ನಾ). ೧. ಪಾದದ ಹಿಂಭಾಗ; ಹಿಮ್ಮಡಿ: 
“ಹಿಂದೆ ಸೆಳೆವನಲ್ಲಿಯುಂ  ಮಡದಲ್ಲಿಯುಂ ಶಾರ್ದ್ದಿಯೆಂಬುದು ” 
(ಕಗಾಯು- 0೬-೩೭) ; ಮಡದೆಡೆ ನಾಲ್ವೆರಲುಂಗುಟದೆಡೆಯೊಗ್ಗೇಣಾಗೆ 
ನಿಲವು ಯಜ್ತಾಗತಮಂ ಗೆಡೆಗೊಳೆ ವಾಚಂ ಯಮತೆಯೊಳೊಡಂಬಡಂ 
ಪಡೆದು ನಿದನಾದಿಮೆಃಂನೀಂದ್ರಂ (ಅಂತ್ರ. ೯-6): ಉಂಗುಟಮಂ. 
ಮಹೀತಳದೊಳೂಟ? ಮಡಂ ನಿಮಿರಲೈ ನಿಚಿಕ್ಕಿ ನಿಂದಂ (8ರ. ೦೪-೬೫). 


ಪಿ. ರಥದ ಚೌಕಟ್ಟು 2 ಹಿಡಲ್‌ ಶೊಡೆದಂತೊರ್ಮೆಯೆ ಸೂಸಿ 
ಪಾದ ಮಡಂ ನುರ್ಗಾದ ಕೀಲ್‌ ... ಕಣ್ಣೊಂಡುದುಗ್ರಾಜಿಯೊಳ್‌ 
(1೬ರ: 0-೯೦) ; ಕದನದೊಳಾರ್ದು ಸುರ್ದಿಸೆ ಮಹಾರಥರಚ್ಚು 


ಸಿಡಿಲ್ದುದೀಸು ಸೂಸಿದುದರಗೀಲ್‌ ಕಬಿಲ್ಬುದು ಮಡಂ ಕಡಿವೋದುವು 
(ಶಂ0ಿರೂ- 04-೬೪) : ಪಾರ್ವರ ಕೇರಿಯಂತೆ ಚೆಂದಂಬಡೆದ ಮಡದಿನೆಸೆದುಂ 


ತೇರೆನಿಸಂ (೪೧೫. 30) ; "ಮಡ ಎ ಮಠ” (ಕಳಾ ಸಕ್ಕ), 
ಮಡ್ಡಿ: ೧. ಒಡನಿದ್ದ ಸೇದಕರೆಲ್ಲರ ತೊಲಗಿಸಿ ಮಡಿ ಮುಟ್ಟ 
ಧೋತ್ರವನುಟ್ಟು .. , ನಡೆದನಾ ರಾಯ (665, ೬೫). ಮಿಡ್ಮಿ 


೧. ಮಿಡಿ ಮುಟ್ಟಿದ ಕೆಂಜೆಡೆಯವನ ಮೈಯಲ್ಲಿ ವಿಭೂತಿಯ ಧರಿಸಿದವರ 
(ಸತು 308) ; ನಡೆಪುತೆಡಹಿದ ಪಟ್ಟಿದಾನೆಯ ಮಿಡಿಯ ೊಯ್ವರೆ 
ಜೀಯ (ಕುಠ್ಶಾರ್ರೋ. ೧೬-೨೬)- 2. (ಕಾಲಿನ) ಮಾನಕಂಡ : ಮಿಡಿಯಂ 
ಪಜ್‌ಯೆಯುಂ ಮೂಳೆಯಂ ಮುಜ್‌ಯೆಯುಂ (ಕಂಪು- ೦೦-೦೦ ನ); 
ಬಲ್ಲವರು ನಡೆವ ವಾರುವ ಮುಗ್ಗಿದಡೆ ನಡೆಸಿಕೊಂಬುದಲ್ಲದೆ ಮಿಡಿಯ 


ಹಜ್‌ಯೆ ಹೊಯ್ದುವರುಂಟಿ ಲೋಕದೊಳಗೆ (ತನ್ನಠ. ಕ. 085-೬03) ; 
ವಾರುವ ಮುಗ್ಲಿದಡೆ ವಾಗೆಯೆಲ ಅದರಿಸಬೇಕಲ್ಲದೆ ಅದ ಗಾರು ಮಾಡಿ 


ಹೊಮ್ಯುವರೇ ಮಿಡಿಯನು (ಲೋಕಾ: ೫3-೨೨೪); ಆಡಿ ಮಿಡಿ ಕೊಡೆ 
ನಡುವಿನಿತಂ ಪಿಡಿವೆಡೆಯೊಳ್‌ ನಾಯನೋದು ಕೋಡೊಳ್‌ ಕ್ರೋಡಂ 
ಜಡಿದಡಸಿ ಪೊಡೆಯರ್ಲ (ಸೂಸು. ೩-೨34). [ದೇ.ಗೆ ಮಲ. ಮಡಮ್ಟು ; 
ಕೊಂಡ. ಮುಡಿ ; ತೆಲು, ಮಡದ, ಮಡ್ಮ, ಮಡಿದು] 


ಮಡ್ಕ ೬೮೬೨ ದುಡಗೆದಜು 
ಮಡ್ಯ "ಮಡೆ" ನೋ. ಪೊಲಲರ್ವಾಸಿಗಮಿತ್ತಳೆದುರಿ ಸಿರಿಮುಡಿಗೊರ್ವಳಿ? (ಅನಂತು. ೯೯೮) ಆ 
ಮಡ್ಕ "ಮಟ" ನೋ: ಸುದತಿ ತಾಂಬೂಲಮಂ ಮುಂದೆ ಮಡಗಿ ಬಿನ್ನೈಸಿದಳು. (ತಪು. 
೩ ಮಡಂಗು `ಮಡಗು' ನೋ. ೧೬-೪೮) ; ಸತ್ತ್ವವನೆನ್ಲಿ ಮಡಗಿದಿರಿ ಭಟರೆನುತೆ ಮೂದಲಿಸಿದಂ ಏಳನ 
ಮಡಂಬ, ಮಟಂಬ (ನಾ). ದೇಶದ ಒಂದು ವಿಭಾಗ : ಗ್ರಾಮನಗರ ಸೇನಾನಿ ರುಂಭನಂದು (304. ೨೪-0೪) ; ಬಡವ ನೀ ಮಡಗಿದ ಹಾಗಿರು 
ಖೇಡಖರ್ವಡಮಡಂಬಪತ್ತನದ್ರೋಣಾಮುಖಂಗಳಂ ವಿಹಾರಿಸ: 3] (ಡಲ). ೨. ಬಚ್ಚಿಡು; ಗೋಪ್ಯವಾಗಿಡು ; ಅಡಗಿಸು :' “ಮಡಗು- 
(ಐತ್ನಾರಾ- ೬-3); * ದೂರಸ್ಮಲ, ಸೀಮಾಂತದಲ್ಲಿರುವ ಪುರ" ನೋಪನೇ (ಮುಚ್ಚಿಡು) (ಕರುವ) ; ಬಡತನವಾದಂದಿಂಗೆಂದೊಡದೆ 
(ಆತರ. ಶಶೃತೆಗಳು, ೦೯) ;  ಪಂಚಶತ ಗ್ರಾಮಪರೀತಂಗಳಪ್ಪ ಗಳಂ ಮಡಗಬೇಡದೆಂತೆನೆ ಪುಣ್ಯ ಕಿಡೆ ಮಡಗಿದೊಡವೆ ಕಿಡುಗು ಕಿಡದಲ್ಲೆ 
ಮಡಂಬಂಗಳುಮರ (60ಕ್ರ- 6-೬೩ ನ) ; ಗ್ರಾಮ ನಗರ ಬೇಡ ಖರ್ವ್ವಡ ಪರಾರ್ಥವಣಾಗಿ ಕೊಟ್ಟಿ ವರರ್ಥಂ (ಶಂತತ. ೩೦೦-೫) ; ಆಯುಷ್ಯವುಂಟು 
ಮುಡಂಬದ್ರೋಣಾಮೂಬಪುರಪತ್ತನ (ಎಕ. ೪11, ಶಿಕಾಂ- ೦೯-೬: 1181)- ಪ್ರಳಯವಿಲ್ಲೆಂದು ಅರ್ಥವ ಮಡಗುವಿರಿ (ಅಸನ. ೨೦೦), ೩. ಅಲುಗಾಡ 
ಮಟಂಬ : ಗ್ರಾಮನಿಕರಬೇಟಬಿರ್ವಟಮಟಂಬಪತ್ತೆನದ್ರೋ: 39] ದಂತೆ ಇರಿಸು: ಚಲಿಸದಂತೆ ಇಡು: ಸಾಲದೆ ಮೆಣಸಿಮ್ಮಡಿ 
ಸಂವಾಹನಿಚಯನಿಚಿತಮುಂ (೬ರ. ೨-೦ ಐ). [ಎಪ್ರಾ. ಮಡಂಬ ಜೇಪುಳದ ತಿರುಳೊಂದುಭಾಗಮಾಗಿರೆ ೇರಾಳಿಯ ಫಲರಸದಿಂ 
ನ್ಯ ಕಡೆಗಳಲ್ಲಿ ಒಂದು. ಯೋಜನವವರೆಗೆ ಯಾವ ಪಳ್ಳಿಯೂ ಪ್ರಕ್ಷಾಲಿಸಿ ತದ್ರಸಮೊಳರಿಸಿ ಮಡಗೆಂಟುದಿನಂ (ಏರದ. ೭-೩0). 
ಇಲ್ಲದಿರುವ ಗ್ರಾಮಂ] ೪. ಉಳಿಸು : ಉಳಿಯುವರಿತೆ ಮಾಡು ; ಮನೆಹಾಳು. ಇನ್ನು 
ಮಡಕಾಲ್‌ "ಮಡಗಾಲ್‌' ನೋ. ಏನು ಮಡಗವರೆ, ಎಲ್ಲಾ ಮಾಡಿಬಿಟ್ಟವರೆ (ಸಾಜೇಶ್‌, 330). ೫, ಇಟ್ಟು 
ಮಡಕಿ. ಮಟ್ಟಿಕೆ. ಮಡಿಕ್ಕೆ. ಮೆಟಿಕಿ (ನಾ). ಒಂದು ಬಗೆಯ 15| ಕೊಂಡಿರು ; ರಬುವು ಮಾಡಿಕೊಳ್ಳು : ನೀನೇಕೆ ಚಾಮುಂಡೀಯ 


ನಿಖಿಲರೀವುದನು ನೀನರಿದರಿದು ಜೋಳಿಗೆಯೊಳೆೇಕೆ ಮಡಕಿಯನು ನೀಡಿದೆ. 
ಗೌಡ (ಮಖಂತೇ- ೨೭-೨೮) ; ಮಡಕಿಯ ಬಿತ್ತ್ವಾರ ಮಡಿಕಿಯ ಬೆಳೆದಾರ 
ಮಡಕಿಗೆ ನೀರ ಶಿರುವ್ಕಾರ ಆ ಊರ ಬಿಡಿ ಕೇರು ಬಂದಾರ ದುದುವಿಗೆ 


(640, ೨೬). ಮಚ್ಚಿಕೆ ; ಹೆಸರು ಮಟ್ಟಿಕೆಗಳನ್ನು ತೊಳೆದು ತರೋಣ |೩। 


ನಡಿರಿ (6ಕೋಕ- ೧೧): ಮಡಿಕ್ಕೆ : ನರುವಲ್ಲು ನಾರಲೆ, ನಂದೆ. 
ಮುನ್ನು, ಮಂಕಿ (ಕೈ 8- 1೪-0೩0): ಮೆಟಕಿ: ಮುಂಗಾಂಯು 
ಧಾನ್ಯವೆಂದರೆ , . , ಜೀರಿಗೆ, ಪುಂಡಿ. ಮೆಟಕಿ, ಉದ್ದು, ತಿಂಗಳದ ಅದರೆ, 
ಸಣಬು ಮೊದಲಾದ ಹದಿನೆಂಟು ಜೀನಸದ ಧಾನ್ಯಗಳಲ್ಲಿ ಕೆಲವು ಧಾನ್ಯಗಳು 
(ಕೈತ್ರ- ೫). [ -೮ ಸಂ, ಮಡಕ. / ಮರಾ. ಮಟಕೀ, ಮಡಗೇ ] 


ಮಡಕೆ, (ನು). ೧. ಮಣ್ಣಿನಿಂದ ಮಾಡಿದ ಪಃ ಣ್ಣಿನ ಪಾತ್ರೆ: 
“ವಾ ಸ್ಕಾ, ಜೆರುಃ, ಕುಂಭೀ, ಪಿಠರಂ, ಕುಂಡಂ -. ಈ ೬ 
ಮಡಕೆ" (ಇಯು, 33-0) : ಮಡಕೆಯ ಮಾಡುವರೆ ಮಣ್ಣೀ 


ಮೊದಲು (೫1. ೭೦) ; ಡಿಯೊ ಗೆಳೆಯ ರಸಕೇನು ಕೊರತಿ ಎನುತ 

ಹುದು ವಂಡಕೆ ನೋಡಾ (66ಳು. 90-08). ವಿ. ಪಾತ್ರೆ ; ಭಾಜನ: 

ಮರದ ಕೆಲಗೆ ಪೊನ್ನ. ಮಜಕೆಯೊಳ್‌ ಬೋನಮನೊಡ್ಡಿ (ಫಂ. 
6620೨). [ದೇ.॥ ತಮಿ. ಮಟಾ, ಮಲ. ಮಿಡಾವ್ಲ 
ಮಿಬಾವು; ತುಳು. ಮಡಕೆ; ಕುಣ್ನ ಮಟ್ಟ/ ಪ್ರಾ. ಮಡಕ್ಕ,/ ಮಃ 
ಮಡಕೀ; ಮಡಕೇ ] 

ಮಡಕೆ 'ಮಡಿಕ್ಕೆ' ನೋ. 

ಮಡಗಾಲ್‌, ಮಡಕಾಲ್‌ (ನಾ). ಮಂಡಿಯಿಂದ ಕಣಕಾಲಿನ 
ವರೆಗಿನ ಕಾಲಿನ ಭಂಗ: ಮಂಡಿಬಿಬ್ಬು ಪಿಂದೆ ಸಸಿನಂ ಮ ಗಾಲಿ ಬದಿರೆ 


(ಭತ್ಮಳಿ- ೩-೩೦). ಮಡಕಾಲ್‌ : ಏಡಿಕೆಯ್‌ ತೀವಿದ ಕೂರ್ಗಣೆ ಮಡ 
ಕಾಲ್ವ! ರಮಲೆವ ಕಚ್ಚಿ ಗನೊಳಕೊಳೆ ಧನುರ್ಧರರ್‌ ಪೆಣೆದೆಚ್ಚಂ* 


(ಪಂಶರಾ- ೦೦-೭೦). [ ಮಡ್ಕ 4 ಕಾಲ್‌ ] 
ಮಡಗಿಸು (ಕ್ರೆ)- ಇರಿಸು; ಇಡುವಂತೆ ವಾಡು : ತಾವಡಿದೊಳೆವುವ 


ಕೆಂದು ಬೀಲ್‌ ಮಡಗಿಸುವುದು ಮರ್ಯಾದೆಯಲಾತು ನೀರ ಕೊಡಗಳ ಕುಲ 
ಪಾಲಕಿಯರು (ಹಂ. 
ಮಡಗು, ಮಟಗು. ವಂಟುಕು. ವಂಡಂಗು. ಮಡುಗು. ಮೊಡಗು 


ಅಲರ್ಗಣೆಯಿಲ್ಲದೆ ಲೋಕಮನೊಲಿಸಿ. 


ಮದನಂ 


(ಕ್ರಿ). ೧. ಇಡು; ಇರಿಸು: 
ದಹಂ ನಿನ್ನ ಬಸಿಆಕೊಳುವಯಿಪ 


ಲಲನೆ ಮಡಿ ಮಡಗದೆಂಬ | 


ತ್ರ 


ಮಡಗಿದ್ದೀಯಾ ? (ಕಾಸಗೀ. ೬೬)- ೬. ಹೊಡೆ: ಬಡಿ; ತೆಪ್ಪಗೆ ಎರಡು 
ಮಡಗಬೇಕಾ! ಆ): ಮಟಗು ೭. ಗುದ್ದು : ಮೊಟ್ಟು: 
ಶಿಕ್ಷಿಸಲು ಅವನ ತಲೆಯ ಮೇಲೆ. ನಾಲ್ಕು ಮಟಗಿದೆನೆಂದು ಪ್ರತ್ಯೇಕವಾಗಿ 
ಹೇಳಬೇಕಾಗಿಲ್ಲ (46:9. ೩3). ಮಟುಕು : ೮. ಗದರಿಸು ; ಜಬರಿಸು; 
ತಪ್ಪನ್ನು ತಿದ್ದಿ ಕೊಳ್ಳೋದಕ್ಕೇನೇ ನೀವಿಬ್ಬರೂ ಅವಕಾಶ ಕೊಡದೇ ನನ್ನ 
ಮಟುಬತಾ ಇದ್ದರೆ (ಐತಾಳ. 60). ಮಡಂಗು : ೧. ಸದ್ರುಚಿಯಟ್ಟಿ 
ತಂದು ಮಡಂಗಿದಕ್ಷಣ್ಣ ಮಾಂಸನಿಕಾಯವೊಬ್ಬದುದು ಸುಚಕ್ರದೊಳುದ್ದ ಟಾ 
(ಉಪ್ಕರಿ: 8-೬೬), ೨. ನಿನಗಮೆನಗಂ ಬೀಯ 


ಕೈ ತಕ್ಕವಿತು ಪೊನ್ನಂ ಕೊಂಡು 
ಮಿಕ್ಕ ಪೊನ್ನನೆಲ್ಲಮನಲ್ಲಿಯೆ ಮಡಂಗುವಮೆನೆ (648. 0೩೦-೦೨). 
೯. ಸಂಕೋಜಗೊಳಿಸು : ಹುದುಗಿಸು ; ಸಮನ್ಮಿದಿತ ಸದೃಕ್ತಿಯುಕ್ತರು 
ಹಮ್ಮಿನಿಂದಿರುತಿಹರು ಕೆಲಬರು. ತಮ್ಮ ತದ್ಮೊಡಲುಗಳೆನಂತು ಮಡಗಿ 
ಕೊಂಡಿಷರು (984. 0-೩6). -ಮುಡುಕು' ಹೋ: ಮಡುಗು ; 
೨. ಪ್ರತಿಲೇಖಸಿಕೊಳ್ಳುದು ಮಡುಗುವುದು ಆದಾನ ನಿಕ್ಷೇದಣಾ ಸಮಿತಿ 
ಯೆಂಬೊಂಬತ್ತನೆಯ ಮೂಲ: 


ಇಂ (ಕ್ರಾಣ. ಆ-ಂ) ; ವಿತ್ತವನ್ನುರ್ವಿ 
ಯೊಳಗೆ ಮಡುಗಿರಲ್ಕದ ಕಂದನಾದರೊಡೆಯಂಬ್ಲದಿರಲಾಗ ದ್ರವೈಂಗಳು 
ನೊಡವಿಯುನ್ನಾಳ್ವರಿಗೆ ಸಲುವುದೈ (ಹುಕಂಗ. 60-00). ಮೊಡಗು : 
೧. ಹೆಬ್ಬಾಗಿಲ ಕಲ್ಲಲಿ ಕಟ್ಟಿಸಿ ಆ ಹೆಬ್ಬಾಗಿಲು ಮೊಡಗಿ ತಾವು ₹ಟಿದ 
ಬಇರಸಮುದ್ರದ ಕೋಡಿ ಪರಿಯಂತರವಾಗಿ , , , ಕಟಿಸಿ (ಸ. xy, 
ಅರೆಸೀ- ೨-೨೭ ; 1515): 

ಮಡಗಿಡು ಎ ಜೋಪಾನವಾಗಿ ಇರಿಸು ; ಜೋಕೆಯಿಂದ ಇಡು; 
ಕಂದಿರಿಸು ;: ಇರುಳ ತೊಬಲ್ಲು ಭೈಕ್ಷಮಂ ತಂದು ಮಡಗಿಟ್ಟು 
(ನರ್ಮ್‌ ೪೨26); ಮುನಿ ನೂಜುಪಿಂಡ 
ಗಳೆ ತೀವಿದ ಕಮ್ಮನವ್ಪ ತುಪ್ಪದ ಕೊಡದೊಳ್‌ ನದುಂತು 


ಮಡಗಿಟ್ಟೊಡೆ (ಶಂಕಾ: ೦-೦೩೦); ಸುರತ್ನಂಗಳ ಮಡಗಿಟ್ಟಿರ್ಪ 
ಕರಂಡಕಂ ಓಕ.೪11, ಶನನೊ. ೪-೬8; 11೦). ಮಡಗಿರಿಸು ಎ. ಮದಗಿಡು ; 
ಅಂತು ಆರುಂ ಕೊಡದ ಕೊಳ್ಳದ ಗಂಗೆಯಂ ಸ್ವೀಕೃತಂ ಮಾಡಿ ಜಡೆಯ 


ನಡುವೆ ಮಡಗಿರಿಸಿಟ್ಚಿಂ (ರರ್ಮಶ- 


- ವ). 
[ದೇ.॥ ತುಳು. ಮಡಗು, ಮಡುಗು] 
ಮಡಗೂಳ್‌ -ಮಡೆಗೂಟ್‌' ನೋ. 


48] ಮಡಗೂಲು* `ಮಡೆಗೊಟು್‌' ನೋ. 


ಮಡಗೆದಜು (ಕ್ರಿ. ಕಾಲನ್ನು ಚಲಿಸ: 


ಬ Ris 
ಕಾಯು ಕಿಲಕ್ಕೊಂ। 


ಮಡಚು 


ನೊಳ್‌ ಕೈಮಿಗೆ ಪೊಕ್ಕುರ್ವೇಟಿಕೆ ತುಪ್ಪುಟ್‌ ಮಡಗೆದಟು ಕುಳಿರ್ಪೋ ಪುಗಿಲ್‌ 

ಪೋ ಪುಗಿಲ್‌ ಪೋಪುಗಿಲೆಂದಿಮ್ಮಾವಿನೊಳ್‌ ತಣ್ಮಲೆದುದುಲಿದು ತನ್ನಿಚ್ಛೆ 

ಯಿಂದನ್ಮಪುಷ್ಪೆಂ (8ನುಘು- ೬-೭). [ಮಡ್ಕ 4 ಕೆದಜ್ಯು (೬ ಕೆದಜು್‌,)] 
ಮಡಚು "ಮಡಿಚು` ನೋ. 

ಮಡದಿ (ನಾ). ೧. ಹೆಂಗಸು; ಸ್ತ್ರೀ: ನಡೆ ನೋಟ ಸೊಲ್ಲೆಡೆಯಲ್ಲಿ ಒಂದು 
ಕಿಚ್ಚು ಮಡದಿ ಪುರುಷರೆಡೆಯಲ್ಲಿ ಒಂದು ಕಿಚ್ಚು (ರೇರಾನೆ- ೦೪-೨0) ; 
ಮಡದಿಯರಾಡುವ ಪದದೊಳ್‌ ಸೆಡಲ್ಬ ಘನಕುಂತಳಾಳಿ ಪೋಲ್ಡುರು .. , 
ರಾಹುಮಂಡಲಂಗಳ ತೆಜನಂ (೧06. ೪-೩೦). 2. ಹೆಂಡತಿ; ಸತಿ; 
ನಿನ್ನ ಮಡದಿಗಿರಲೆಂದರೆ ಮಡದಿಯ ಕೃತಕ ಬೇಜಕೆ (೨ನ. ೨೦೦) 
ರಾಮನ ಮಡದಿಯನು ರಕ್ಕಸನು ದ್ದನು (ಕುವ. ೨೨-೩೦) : ಮಡದಿ 
ಹುಟ್ಟಿದ ಮನೆಯಲಿರುವವನು ಮೂರ್ಬ (4ರಂರ. ೦-೬೨-೨) : ಮನೆ 
ತಲುಪಿದೆ. ಮಡದಿ ಮುಗುಳುನಗೆಯ ಸ್ವಾಗತವಿತ್ತಳು (ಗಳನು. ಆ) 
[ದೇ.॥ ತಮಿ. ಮಟನ್ಹೈ: ಮಲ. ಮಡಂದ್ಯ; ತೆಲು. ಮಡಂತಿ. ಮಡಂದಿ] 

ಮಡಪು :ಮಡಿಪ್ಪು' ನೋ. 

ಮಡಮುರಿ (ಕ್ರಿ). ೧. ಹಿಮ್ಮೆಟ್ಟು : ಹಿಂಜರಿ: 
ಕೌರವೇಂದ್ರನ ಪಡೆಯ ತರಹರೆ ದಿಕ್ಕುಗೆಟ್ಟುದು. ಮಡಮುರಿಯಲಂ 
ಗೈಸಿದರು ದುಶ್ಶಾಸನಾದಿಗಳು (ಕುತ್ಶಾಂ, $-42)- ೨. (ಆಲಂ) ಹಿಂದಕ್ಕೆ 
ಹೊರಳು. - ತಿರುಗು: ಜಡೆಯ ತುಡುಕಿ ಪಿಡಿದೊಡನೆ. ಘರಿಕ್ಕನೆ. 
ಮಡಮರುರಿದೆಸೆವೊಳ್ಕೊಗದ . . . ಕೊಮರಿಯನೊಡಬಡಿಸುವುದು 
(502- ೬-೩೦) ; ಧ್ವನಿಯ ಕಡುಬೆಡಗಿನಿಂದರಿತು. ಮಡ ಮುರಿಯುತ 
೬.೬೩ ಒಡೆಯಂಗೆ _ಪೇಳ್ವೆವೆಂದು ನಡೆದರು (ತುರಂಗ. ೬೪-೩೦). 

[ಮನಸ್ಕ 4 ಮುರ್ಮಿ] 

ಮಡಮುರಿವು (ನಾ). (ಆಲಂ) ಹಿಂದೆಗೆಯುವಿಕೆ : ಓಲೆಯಕಂಜತನವೆ 
ಮ್ಯೊಡನೆ ನೀ ಮೈದೋ ಮಡಮುರಿಎಲ್ಲದೆಚ್ಚಾಡಿದರೆ ಸಘಲವಿದು 
(ಕುವ್ಮಾಲ್ರೋ. 3-೨6). [ನಂಡ, + ವು] 

'ಮಡಲ್‌, (ಕ್ರಿ). (ಬಳ್ಳಿಯಂತೆ) ಹಬ್ಬು ; ಬೆಳೆ; "ಮುಡಲ್‌ . ಪಲ್ಲಿ 
ವೃದ್ವ್‌ (ಬಳ್ಳಿಹಬ್ಬು) ” (ತನುರಾ) ; ಕಲ್ಪಮದೀಜದ ಪಕ್ಕದಿರ್ಕೆಲಂಬಿಡಿದು 
ಮಡಲ್ಪು ತೋಜುದ ಲತಾದಳಿಗಳ್ಳೆಣೆಯಾಯ್ತೆಕಟಕ್ಕಿಲಂಬಿಡಿದು ಖಗೇಂದ್ರ 
ನೋಲಗದೊಳಿರ್ದ ವಿಲಾಸವಿಲಾಸಿನೀಜನಂ (ಅಂತ್ಯ. ೨-೪) : ದೊರೆವೆತ್ತು 
ಮಡಲ್ಪ ಬಳ್ಳಿ ಮಲ್ಲಿಗಗೆಳ ... ಅಗಣಿತಲೀಲೆ ನೋಟ್ಟಿ ಜನಮಾಳೆಗೆ ಸೋಲ 
ಮನುಂಟುಮಾಡುಗೆುಂ (ಸುಕುಶಾ- ೦-೬೨) ; ಪುತ್ರದೋಹಳದಿಂ ಸಮನಿಸಿ 
ದುದ್ದೀಪನ ಭಾರವೆಂಬಮುರ್ದಿನ ಮಜಕಿಯಿಂ ಮಡಲ್ಪು ನನೆಕೊನೆ[ನೋಗಿ] 
(ಅರ್ಥನೇ, ೦-೪೨ ವ): 

ಮಡಲ್‌,- ದುಡಲ್ಲು. ಮು (ನಾ). ೧. ಹರಹು: ವಿಸ್ತಾರ; 
ಹಬ್ಬುಗೆ ; ದಾಳಿಂಬದ ಪಣ್ಣಳ ಫಿರಸದ ಪರಿವೊನಲ್‌ ಪರಿ: 
ಕುರನೊತ್ತಿ ಬೆಳೆಯುತ್ತಿರ್ದ ಕರ್ಬಿನ ಮಡಲ್ಲಳುಮಂ (ಶಂತತಂ. ೦೦೬-೦); 


ಇರ್ವಾಳ್‌  ಮೂದಾಳಿಕ್ಸಿರ್ದೆರ್ವರೆಯೊಳ್‌ ಬೆಳೆಗೆ ಸಾರೆ ಕೊಳೆ 
ಪದವಟ್‌ಗಳ" ಕರ್ವಿನ ಮಡಲಂತೆ ಕಮಲ್ಬುರ್ವಿದ ಕೆಯ್ದೊಲ 
ದೆಡೆಯೊಳ್‌ (ಉವ್ಕಾನ ೨೦೭) ; ಒಡಲಂ ಸಂಸ್ಕೃತಿ 


ಲತಿಕೆಯ ಮಡಲಂ . , . ಬಿಡಲಆ್‌ಯದಂಗೆ ನಿರ್ಮೃತಿಯ: 


08-48). ೨. ಪೊದೆ: 


ಹೊದರು : 
| ಟ್ಟ್ಲ್ಸ ಬಳ್ಳಿ (?) ಕ 
೯ ಮುಗುಳ್‌ನಗೆ ಮಡಲ್‌ ತೊಡೆ ತುಂಬಿ ಕುರುಳ್‌ ತಳಿರ್‌ ತಳಂ 
(೬೦೭ರಾ. 3-03) ; ಆಲಕಂ ತುಂಬಿ ತಳಂ ತಳಿರೆ ತೊಡೆ ಮಡಲ್‌ ತೋಳ 
೪. ಕಂಬ: ಗೂಟ ಲಿ) ” ಮ್ರುಮಃ 
ಂಬಾಬ್ಯಂ ತಾಂ ಕೊಜಡದು ಮಡಳ £ಲ್‌ 3 ತಾಮದೆನಿಂ” (ಎಸ್ತಾಲೂ- 


7 ಶುಪಃ- ಗಃ 


ಅಲರಲ 


ಬಿ ( 8ಗು- ೧೦-೭೦ )- 


೬೮೬೩ 


೩೦-೮). ೫. ಕೋಡುಗಲು (?) : ವಿಜಯಾರ್ಧಶೈಲಪತಿ ಸವೆಯಿಸಿ 
ತಂದೋಳಿಯೆ ನಿಜ:ಸಿದ ಬೆಳ್ಳಿಯ ಲಾಳಾವೀಡಿಗೆಪೊಲಿರ್ಷವಿದಲ, ಸುಡಲ್ಲಳ್‌ 
(5068- 3-00೪). ಮಡಲ್ಲು, : ೧. ಮಜುಜೇವಣಿಯ ಮಡು ದಿವಿಜರ 
ಬಾಯ್ಗಳೊಶೆವ ಸುಧೆ ಚಿಂತಾಮಣಿಯ ಮೊಜಡಿಯಂ . . . ತೋಜಂದಂ 
ವೃಶ್ಚಿಕಾರೂಢನು (ಸರ್ಕ ೬೪): ೬. ತಾಳೆ. ತೆಂಗು ವಂತಾದುವು 
ಗಳ ಗರಿ.-ಓಲೆ ; ಸೋಗೆ ; `ಮಡಲು' ಎಂದು ತೆಂಗಿನ ಮರದ 
ಗರಿಗೆ ಹೆಸರು (154ರ. 0೬6) ; ಪಡುವಣ ಕಡಲಿನ ತೆಂಗಿನ ಮಡಲಿನ 
ಮರೆಯಲಿ ಮೆರೆವುದು ನಾಡೊಂದು (ಕಲ್ಕಿ: 3); ನಾನು ಹಳ್ಳಕ್ಕೆ 
ಹೋಗಿ ಹೆಣೆಯಲು ವ೫ಡಲು ತರಲೇ (ತ್ಯಾಗವ- ೦೪). ಶಿ. ತೆಂಗಿನ ಗರಿ 
ಯಿಂದ ಹೆಣೆದ ಚಾಪೆ: ಹಸಿ ತೆಂಗಿನ ಸೋಗೆಯೊಂದನ್ನು ಹಿಡಿದು 
ನಾನು ಮಡಲನ್ನು ಹೆಣೆಯುತ್ತಿದ್ದೆ (ಖೂಳ. ೨೩೨). ಮಡಿಲು : 
೧. `ಮಡಿಲುಗಟ್ಟು' ಪರಾ. ೮. ಚಿಕ್ಕ ಕೊಂಬೆ ; ಕವಲು: ಟಿಸಿಲು: 


[ಡುಹು ಮುಜ್‌ದುದು 


ಕಡಲೆಯ ಮಡಿಲು ಹೂಮಿಡಿ ತುಂಬಿತು (80ನೂ: 03-03). 
ಮಡಲಾಗು ಇ ಬೆಳೆ; ವೃದ್ಧಿ ಯಾಗು ; ವಿಶೇಷಮಪ್ಪ ಸನ್ನುತಗುಣ 
ದೋಳಿಯಿಂದೆ ಮಡಲಾಗಿ ದಿಗಂತಮನೆಯ್ದೆ ಪಲ್ಲ ಪಂಡಿತರ ವಿಳಾಸ 
ಕೀರ್ತಿಲತೆ ಪರ್ವಿದುದುರ್ವಿಗೆ ಚೋದ್ಯಮಪ್ಪಿನೆಂ (ಎ6, ೪೫ (x), ತಾಗರುಂ, 
0-೩6 ; 318). [ವ ಮಡಲ್ಗಿ./ ತಮಿ, ಮಟಲ್‌ ; 
ಮಂಡಲ್‌, ಮಟ್ಟಲ್ಸ್‌ ತುಳು. ಮಡಲ್‌, ಮಡ್ಡು ] 
ಮಡಲಿಡು (ಕ್ರಿ). ೧. ಬೆಳೆ; ದೃದ್ಧಿಯಾಗು ; ಸವಿ ತವದಂತು 
ಬೇರ್ವಿಡಿದು. ಪಬ್ಬರೆಗಂ , ವನಮೆಯ್ದೆ ಸೇವ್ಯಮಾದ್ದುವನಿಗೆ ಕೂಡೆ 
ಬೇರ್ಪರಿದ ಸಾಲ್ಮಡಲಿಟ್ಟ ಕರ್ವ ಪಲ್ಲಖಸಿದಶೋಕಂ (ಹಣಿ ೨-0ಟ)- 
೨. ಹಬ್ಬುವಂತೆ ಮಾಡು; ಹಬ್ಬಿಸು ; ನುಡಿ ಬೆಡಂಗಂ ಬೀಜ ರೀತಿ 
ವಿಖ್ಯಾತಿಯಂ ಮಡಲಿಡೆ . , , ಕೃತಿಯಂ ಶಿವಾರ್ಪಿತವನೆಸಗುವ ನಿನ್ನ 
ಸೈಪಿಂಗೆ ಸಾಟಿಯುಂಟೇ (ಕಪ್ಮರಾ. ೦-೩೦), [ಮಡಲ್‌, 4 ಇಡು] 
ಮಡಲಿಜ” (ಕ್ರಿ). ೧. ಬೆಳೆ ; ವೃದ್ಧಿಯಾಗು ; ವ್ಯಾಪಿಸು : ದಟ್ಟೈಸಿ 
ಮಡಲಿಅದ ಕಾಳೆದೊಳು ನಡುವಿರುಳು . . . ಹುಳ್ಳಿ ಹೊಜ್‌ಯ 
ಕಂಡಳು (೫4೫. 03-30) ; ಭೂದರನ ಧವಳಕೀರ್ತಿ ಪ್ರಭಾಮಯವಾಗಿ 
ಪರಿಕಲಿಸಿ ಮಡಲಿಜ್‌ದುದು (ರತಂ. 5-೩0). ೨. ಒಟ್ಟುಗೂಡಿಸು : 
ಒತ್ತೊತ್ತಾಗಿರುವಂತೆ ಮಾಡು ; ಸಾಂದ್ರಗೊಳಿಸು: ಕಡರೊಜೆದ 
ಬೆಳೆದ ಕಲವೆಯ ಕದರ್ಗಂ.ಂಗೆಆಗಿ ಪಣಮೆಗಳ್ಳೆ ಅಕಿಯಿಸುಗುಂ ಮದನಂ 
ಮೆಡದಿ£ಲಿ 3 ಜದಿಲ್‌ಪಿದ ಹೊದೆಯಂಬಿನ ಸರಲ ಗಜ್‌ಯ ಒಳ್ಳಿನ ತೆಜನಂ. 
(ಕನಂಪು- 0-60) ; ತೊಡವೆನಿತೊಳವನಿತಕ್ಕಂ ಪಡಿಚಂದಂ ಮಾಡಿ ಕಾಂತೆ 
ಯರ್‌ ಪೂದೊಡವಂ ತೊಡೆ ತೊಟ್ಟ ಮರಲ ಸರಳೆಂ ಮಡಲಿಜದು. 


ಹೊಜ್‌ಯಂ 


ಮನೋಜನಡಸಿ ವಿರಹಿಯನೆಚ್ಚಂ (೩4೬ಸು- 00-83). ೩. ಸಾಂದ್ರವಾಗು; 
ಒಟ್ಟುಗೂಡು : ತುಜುಗಿ ತೂಳುವ ಸಿಂಧ ಸೆಳೆ ಮಡಲಿಅುವ ರ್ಲುಲ್ಲರಿ 
ಪಲ್ಲವದ ನಿಡುದೆರೆಯ ಧದಳಜ್ಛತ್ರ ಚಮರದೊಳೊದಗಿತತಿರಥರು 
(ಕುಪ್ಮಾಳೆ. ೩-೦೩) . [ ಮೆಡಲ್‌ 4 ಇಜಾ ] 

ಮಡಲ್ಲು "ಮಡಲ್ಮ್‌' ನೋ. 

ಮಡಲ್ಕು 'ಮಡಿರ್ಲ' ನೋ. 

ಮಡಲ್ಕು (ನಾ). ಒಂದು ಬಗೆಯ ಮಿನು: ಸೀಗಡಿ ಕೊರವಂ. , . ಆನೆ 


ಮೂಗ ಮದ್ಯಡ3 ಲೆಂಬಗಣಿತ ಶಫರಾಳಿಗಳನೆ ತೆಗೆದರ್‌ ಬೇಡರ್‌ (4 ಫೂ. 
೨೭-೪೦). [ದೇ.8 ತುಳು. ಮಡಲ್‌ಮಾನ್‌ ) 
ಮಡಲುತುಂಬು "ವಂಡಿಲುದುಂಬು' ನೋ. 
ಮಡಲ್ಲೊಳ್‌ (ಕ್ರಿ). ಬೆಳೆ; ಹಬ್ಬು: ವ್ಯಾಪಿಸು : ಮಡಲ್ಲೊಂಡ ಮಲ್ಲಿಗೆಯ 


ಮಂಡವಿಗಳೊಳಂ. . . 


ಟ್ಛ ಬೀಡು ಬರೆದಂತೆ ಕಂಡರಿಸಿದಂತೆ ಕಣ್ಣೆ ಸೆ 
[ ಮಡಲ್ಮ್‌ + ಕೊಳ್‌] 


ಮಡದಿಗೆ ೬೮೬೪ 


ಮಡದವಳಿಗೆ. ಮದವಳಿಕೆ (ನಾ). (3) : ಶ್ರೀಮನ್ಮಹಾಮಂಡಕೇಸ್ವೆರಂ 
ಹಲ್ಲವರಸರ ಪಡಿಹಾಜ ನಾಗದೇವನಾಯ್ಕನ ಮಡವಳಿಗೆ ಚಾಕಮನು. , . 
ಕೊಟ್ಟಿ ಮತ್ತರು (139. 033... 151): ಮದವಳಿಕೆ: ಆ ಸೀಮೆಯ 
ದೇವರ ಸ್ಮಾನಿಕದಲು ಸೂನಿಕರ ಮನೆ ಮೊದಲಾದ ಮದವಳಿಕೆ ಸಲು 
೫೫೫ ಸರ್ವಮಾಂನ್ಯವಾಗಿ ಬಿಟೆಉ (ಕ. ೫ (9), ಮರಾ, ೪3-04: 
1406). [83 
ಮಡವಾಯ್‌, ಮಡುವಾಯಿ (ನಾ). ಸಣ್ಣಕಾಲುವೆಯ ತೂಬು... 
ಮುಂಭಾಗ : ಹಿರಿಯ ಕೆಜಿಯ ಬಡಗಣ ತುಂಬಿಂದ ಪಡುವ ಮುಂದಾಗಿ 
ಹರಿವ ಮೊದಲ ಮಡವಾಯ ಗದ್ದೆ ಕಮ್ಮ ಇಪ್ಪತ್ತುಮಂ... 
ಸರ್ಬನಮಃಸ್ಕ ಮಾನ್ಯಮಾಡಿಬಿಟ್ಟರು (೩322- ೫೪111, ೨೫-೨೪; 2177); 
ಮೊದಲೇರಿಯ ಮಡವಾಯಲ್ಲಿ ಮೂವತ್ತಯನ್ನು (ಇಂ, ೦೯೫೬, ಪಾಕಗಲ್‌. 
1). ಮಡುವಾಯಿ : ಜೌಗುಪ್ರಾಂತದಲ್ಲಿ . , . ತೂಬುಗಳು. 
ಯಗಳು, ಕಡಲ ಅಡ್ಡಗಟ್ಟುಗಳು_ಇವುಗಳ ವಿಚಾರಣೆ ನೋಡಿ 
ಕೊಳ್ಳುವುದಕ್ಕಾಗಿ ನಿಯಮಿತನುದ ಅಧಿಕಾರ (nike ಜಂ 
[ ಮಡ್ಕ ( ಇಮುಡೈ ) 4 ಬಾಯ್‌] 
ಮಡಸಂದು (ನಂ). ಹಿಮ್ಮಡಿಯ ಸಂದು; ಹಿಮ್ಮಡದ ಸಂದು: ಕಟಿ 
ಮೊದಲಾದ ಕೀಳುದೆಸೆಯಲ್ಲಿ ಸಂದಿನ ಭೇದ ಅಂಗುಲಿಸಂದು ಇಪ್ಪತ್ತು 
ಮಡಸಂದೆರಡು (ರನ: 3೨-0೦೦). [ ಮಡ್ಯ 4 ಸಂದು, ] 
ಮಡಸನ್ನೆ (ನಾ). (ಕುದುರೆ ಸವಾರಿ ಮಾಡುವಾಗ) ಹಿಮ್ಮಡಿಯಿಂದ 
ತಿವಿದು ಅಥವಾ ಚುಚ್ಚಿ ಮಾಡುವ ಸನ್ನೆ,-ಸೂಚನೆ ; ಮಡಸನ್ನೆ 
ಮನದೊಳಂಕುರಿಸುವಲ್ಲಿ ಮುನ್ನಂ ಸರಿದು (೧8. ೬-೫ ನ): ಸುತ್ತಿ ಕಟ್ಟಿದ 
ಬಲವೆಲ್ಲವ ಕಂಡು ಧೀರೋತ್ತಮ ಮಡನನ್ನೆಗೆಯ್ದು ಚಿತ್ತ ನಲಿದು 
ತುರಗವನೇಟ. . , ಪರಸೇನೆಯ ತತ್ತಅಸದಅದನು (ಕೇತಂಸಾಂ, 3-3); 
ನರೇಂದ್ರಂ ತುರಂಗಮಂ ಕರತಳಾಸ್ಟಾಳನಂಗೆಯ್ದು ಮಡಸನ್ನೆಯಂ 
ಮುನದೊಳ್‌ ನೆನೆದಲ್ಲಿಂ (೧೬೪: 0೬-೭೬ ಪ): 'ತೊಡೆಸನ್ನೆ' ಪರಾ. 
[ ಮಡ, 4 ಸನ್ನೆ ] 
ಮಡಸಿ (ನಾ). (ಉಕ) ಹೊಲಸು ಹೆಂಗಸು; ಆಕೆ ಬಬ್ಬಳು ಮಡಿ 
(649). [ದುಡಸು 4+ - ಇ] 
ಮಡಸು (ನಾ): (ಉಕ) ಹೊಲಸು ವ್ಯಕ್ತಿ: ಊರು ಕಾಯೋ ಹುಡುಗನ್ನ 
ಕಣ್ಮರಿ ಮಾಡಲುಕ ಹಂಚಿಕ ಹಾಕ್ಕಾವ ಪಂಡಗಗೋಳು (ಗ್ರಾನಾಡು, 
೨೪೨). [?) 
ಮಡಸುರ್‌ (ನಂ). ಒಂದು ಊರಿನ ಹೆಸರು: ಗಾವ ಮಡಸುರ 
ಕಭೃಮೊ (ನಟರ: ೦೯೨೩, ೮0-೬; 999). 


303-೫ 


ಇಂಕು). 


Lp ಇದು 'ದುಡಸೂರ್‌ ಎಂಬುದರ ಅಪಲಿಬಿತ ] 
ಮಡಸೋಂಕು (ನಾ). ಹಿಮ್ಮಡಿಯ ಸ್ಪರ್ಶ: ಮಡಸೋಂಕಂ 
ಮನದಂಕೆಯಂ ತಿಳಿದು ಶಿಕ್ಷಾಪ್ರೌಢಿಯೊಳ್‌ ನಾಡೆ ನೇರ್ಪಡೆಯಂಂ 
(ಕುಸುಮಾ- 6-೬ಜ)- [ಮಡ್ಕ -- ಸೋಂಕ್ಕು] 


ಮಡಸ್ತನ (ನಾ). ೧. (ಹರಕೆಯನ್ನು ತೀರಿಸಲು) ದೇವಸ್ಥಾನದ 
ಸುತ್ತಲೂ ಉರುಳುವ ಪ್ರದಕ್ಷಿಣೆ; ಉರುಳುಸೇವೆ. ೨. (ಆಲಂ) 
ಹೊರಳುವಿಕೆ ; ಉರುಳುಟ; “ಅಯ್ಯಯ್ಯೋ ಅಮ್ಮಾ ಹಾವು" ಎಂದು 
ಮುಳ್ಳಿನ ಮೂಟೆಯಲ್ಲಿ ಮಡಸ್ಸನ ಹಾಕಹತ್ತಿದ (ಶಾಾನ, ೦೩೬). 

[+ ತುಳು. ಮಡಸ್ತೆನ.: ಮಡತನ ] 

ಮದಡಾಸೆ `ಮಡಾಸು' ನೆ. 

ಮಡಾಸು. ಮಡಾಸ (ನಾ). ಮುಸುಕು ; ಕವಚ : ಹೊದಿಕೆ: ಆದಕ್ಕೆಲ 
ಹೊಸ ಪದ್ಧತಿಯಂತೆ ಕಬ್ಬಿಣದ ಮಡಾಸು ಮಾಡಲ್ಪಟ್ಟಿತ್ತು (66೦8. ೦೭೨). 
ಮಡಾಸ ; ಬೀಸುವ ಕಲ್ಲಿಗೆ ಬಂಗಾರದ ಮಡಾಸದನ್ನು ಹಾಕಿದರೂ 


ನೀವು ಹೇರಿಕೊಳ್ಳುವವರೆ (ಶಿವಂ. ೧೬೮). 
[- ತಳು. ಮಡಾಯಿಸುನಿ ಎ ಪುಸ್ತಕಕ್ಕೆ ಹೊದಿಕೆ ಹಾಕು] 


ಮಡಿ, (ಕ್ರಿ). ೧. (ವಸ್ತ್ರ ಇತ್ಯಾದಿಗಳನ್ನು) ಮಡಿಕೆಯಾಗುವಂ 


ಮಾಡು; ಮಡಿಚಿ; ಮದಡಿಸು: ಸಪುರನದ ಕೋವಣಮಂ 
ಮ[ಜಾಕಾಂ- ನ]ಡಿದುಟ್ಟಿಳಿದುಂ. ಬಿಟ್ಟು ವಸುಭಾದರನೆಡಬಲವಿದದ ೬೮೭ದೆ 
ರೆನಿಪ ಘಹೃಜ್ತನವಿತತಿ ನಡೆಮುದತಿಮುದದಿಂದ (ಇದಕ, 0೨೦೪); 
'ಅಂತರಾಳದೊಳಡ್ಡಲಾಗಿ ದಟ್ಟಿಯ ಮಡಿವಂತೆ ಮೈಮಡಿದು ಹಾಜುವರು 
(ರಕತ, ೬೩-8೬): ನಾಗಾರಿಗಮನಾ: ್ಮೈಜನ ಪಟ್ಟದಾನೆ ಪುನ್ನಾಗ ಸೌಗಂಧಿ 
ಕಡುಬಿಳಿದಾಗಿ ರಂಜಿಸುವ ನಾಗವಲ್ಲೀದಳದ ಮಡಿದೀವುತ್ತೈದಿದಳ* 
ನುಗಭೂಷಣನರಗಿಗೆ (ತಂಪು. ೩೬-೬): ೨. ಶಿರಿ: ಕೊಯ್ಯು : ಕೀಳು: 
'ಡಿದು ತಂದಿಟ್ಟ ಪೊಸನೆಯ್ದಿಲ ಕಾವನಾದಗಂ ಗೆಲ್ವ ರತ್ನಕು:ಡಲಂಗಳ 
ಪೊಳಪನೊಳಕೊಂಡಂತೆ ನಸುನೇಲ್ವ ಕರ್ಣುಟೀ ಕರ್ಣಪೂರನ ಪಾಲೆಗಳುಂ 
ಸರಸ್ವತಿಯಾಡುವ ಲೀಲುಂದೋಳದಂತಾದುವು (ಹಣ: ೨೨೮೯ 2). ೩. 
ಬಾಗಸು : ಬಗ್ಗಿಸು : ದಿವ್ಯದೇತಿ ಮಡಿದಿತ್ತ ಪದಾಗ್ರಮನೇಟಃ 
(ಅನಂತ. 8-3). ೪. ಜೋತುಬೀಳು ; ನೇಲು : ಮಡಿದ ಕೊಡೆ 
ಗಳೊಡ್ಡಿದುರದೊಪ್ಪಿಡಿಯ ನಡುವಿನ... ನಾಯ್‌ ನೂಕಿದವು ಹಾಸದ 
ವಿಳಾಸದಲ್ಲಿ (ವಕ. 0೩-೨೦). ೫. ಕುಸಿ: ಕುಗ್ಗು : ಪೆಡತಲೆ 
ಕೇರಿಸಿದಂತಿರೆ ಮಡಿದು. ಗೋಣೊಣಗಿರಲೈ ನಾಸಿಕದಿಂದ ನುಡಯದೆ. 
ಬಾಯ್ದುಡೆ ದಷ್ಟಂ ವಾವಿಗುಂ (8ತುರು 4) ಫಣಿಯ ಹೆಡೆಗಳು 
ಮಡಿದುವು (ಕನ್ನಾ. ೪-೩): ೬. ಬಾಗು; ಬಗ್ಗು: ಪಿಡಿದ 
ತಿಸುಳದ ಯೋಗದಂಡದ ಮದದ ಏಟ್ವಾಂಗದ ಸೊಬಗಿನಿಂ ಜಡೆಯ 
ಶಂಕರನಿಂದ ಇಂಗಮರೂಪನಳವಡಿಸಿ (ಕಳದ. ೩-30): ೭. ಮುರುಟಿ 
ಕೊಳ್ಳು ; ಸೇದಿಹೋಗು : ತಚನ್ಸಿಪದಿಂ[ದಾನಿಗಳ್ಳಂ ನುಡಿಯ 
ಲ್ಯುಗಂದಿನಿಂ] ನಾಲಗೆ ಮಡಿದುದು (ಗರಂ. ೬೬): ೮. ಮುಚ್ಚಿ ೊಳ್ಳು; 
ಮುಗಿ: ಅನಿಮಿಷರ ಕಣ್ಣೆವೆ ಮಡಿದುದು. (men. ೧6-೬೪). ೯, 
ಸಾಯು; ಮರಣಹೊಂದು ; ಪ್ರಾಣಬಿಡು ; "ಮಡಿ ಮರಣೇ, 
ಧೌತವಸ್ತ್ರೇ ಚ್‌ (ಳದ) ; ಶ್ರೀ ಅಮ್ಮಿ ಆಚಾರಿಯರ ಮಗನ್ನಾಗನ್‌ 


ಮುಡಿದ (೪ 14, ಶೆಂಗಳೂ ೩೬-೫; 70) ; ವಜ್ರಸಮಾನಮಪ 
ಕೈಯಿಂದಂ ಕಂಮಾರನುತನ ತೆಗಲೆಯಂ ತಿವಿದೊಡಾತಂ. .. ಮಂದಂ 
(6ಸ್ಗಾಣಾ: ೫೪-೩೦): ತೊಂಬಯ್ಸಾಸಿರ್ವರ್‌ ನಿ: ಬಂಬಲೊಳೆ. 
ನದ್ದೆರ್‌ ಮಡಿದರ್‌ (2. 00-36); ವಿಪುಳಸಂಗ್ರಾಮದರಿ 
ಮಡಿದನು ಫಲುಗುಣನ ತನಯ (ಕುಣ್ಮಾಕ್ರೋ, ೬ 1445): ೧೦. ಮುಗಿ; 
ಕೊನೆಯಾಗು ; ಅಂತ್ಯವಾಗು: ಯುಗಜುಗ ವ: 
ಭುಗಿಲೆಂದು ಮುಸುಕಿದ ಮಹಾಜ್ವಾಲೆ ಇದೇನೊ ( 
ಮುಡಿವುಡಿ, (ದ್ವಿರುಕ್ತಿ) ; ಪೇರುರ್ಬಿನ ಕಡಲ ನಡುದಿನೊಳೆಡಿಗೂಗೆ 
ಗುಡಿಗಟ್ಟಿ ಮಡಿದುಡಿವ ನಿಡುದೆರೆಯ ಲೀಲೆಗೆ ಪೆಡಿವರ್ನೊಂದು ಗತಿಯ. 
ಕುಡುರೆಗಳೆ ತೆಟ್ಟನಣೆದೊತ್ತುತುಂ (0೮೩5 ಶೈ 
[ದೇ.॥ ತಮಿ, ಮಟಿ ; ತೆಂ: ಮಡಿಯು] 


ಮಡಿ, (ನಾ). ೧. ಮಡಿಚುವುದು : ಮುದುರುವುದು : 'ಕಾಲ್ಮಡ್ಮಿ' 


ಪರಾ. ಶಿ: ಮಡಿಕೆ: ಪದರ; (6. ೩. ಪಟ್ಟು; ಸಲ, 
ಬಾರಿ; "ಆಯ್ವುಡಿ'. “ಇರ್ಮಡಿ' ಪರಾ: ೪. ಪರಿಶುದ್ಧತೆ ; 
ಶುಭ್ರತೆ; ನೈರ್ಮಲ್ಯ : ಲೋಕದೊಳ್‌ ಮಡಿಯೆ ನಿರ್ಮಲಚಿತ್ತವೈ 
(ತೋಮೇಶ- ೯೭); ಆಸೆಯ ಬಾವುಗನ ರೋಷದುರಗನ ಕಳೆದು ಮಾಸಿದುದ 
ವಂದ: ಮಾಡಿದ ಶಿವಯೋಗಿ ಶಂಸ್ವತನಕ್ಕು ಹ 09): 
೫. ಒಗೆದ ಬಟ್ಟಿ: ಶುಭ್ರ ಮಾಡಿದ ವಸ್ತ್ರ ; ನೀರಿಲ್ಲದ ಬೆಳಸಿನಂತೆ 
ಯಿಲ್ಲದ ಶೃಂಗಾರದಂತೆ (ರರ್ತಾತ್ಮು,. ೧೪ 0೬೦) ; ಒಗೆಯುತ್ತು 


ಮಡ್ಡಿ 


ಮಿರ್ಪ ಮಡಿವಳನ ಮುಂದಣ ಮಡಿಯವವಂ ತನ್ನೊಡನೆಯ ಗೋವಳಿ 
ಗರುಟ್ಟ ಮೈಲಿಗೆಯುವುಂ ಮಧುಸೂದನಂ ಕಂಡು (ಕರ್ಧನೇ- ೮-೭೩ ವ); 
ದಿನವು ನಾನು ಮಿಂದು ಮಡಿಯನುಟ್ಟು ಗಂಧ ಪುಷ್ಪಾರ್ಚನೆಗಳ ಮಾಡೆನು. 
(ಜಕರ: ೨-೯). ೬ ರೇಷ್ಮೆಬಟ್ಟಿ ; ಪಟ್ಟೆವಸ್ತ್ರ; ತುಡುಗೆ 
ನಿಚ್ಚಲುಂ ಪಂಚರತ್ನಂಗಳುಂ ಪೊಜಮಡೆ ತನ್ನುಡುವುಪ್ಪಟಂಗಳ್‌ ಮಡಿ 
ಯೊಳಾಗೆಯುಂ (ಶಂಶಶಾ, ೦೪-೫೫) ; ಮಡಿಯನುಡುವಂತೆ ಸಮೆದಾ 
ಭರಣಮಂ ತುಡುವಂತೆ . . . ಕೊಲ್ಲದ ವ್ರತಮಂ ಕೈಕೊಂಡು (ರರ್ಮಾಮ್ಮ. 
90-8). “ನಾರುಮಡಿ” ಪರಾ. ೭. ಯಾವ ವಿಧವಾದ ಮೈಲಿಗೆ 


ಯೂ ಆಗಬಾರದೆಂಬ ಅಥವಾ ಮೈಲಿಗೆಯನ್ನು ಮುಟ್ಟಬಾರ 
ಬ ಒಂದು ನಿಯಮ, -- ಆಚಾರ; ಮಡಿ ಮಡಿ ಮಡಿಯೆಂದು 


ಅಡಿಗಡಿಗ್ವಾುವೆ ಮಡಿ ಮಾಡುವ ಬಗೆ ಬೇಜುಂಟು (ಭೃರುಡ. 0-00820) ; 
ಸದಾಕಾಲ ಮಡಿಯಲ್ಲಿ ಇರುತ್ತಿದ್ದ ಅವರು ಮಕ್ಕಳ ಕೆಲಸ ನೋಡಿಕೊಳ್ಳೆ 
ಬೇಕಾದರೆ ಸುಮಿತ್ರೆಯ ನೆರವು ಬೇಕಾಗುತ್ತಿತ್ತು (ಆರ್ಕಾ. aA: ಈಗ 
ಸುಮಾರು ಹತ್ತು ವರ್ಷಕ್ಕೆ ಹಿಂದೆ ಅವರ ಮಡಿ ಇನ್ನೂ ಜೋರಾಗಿತ್ತು 
(೫6೫. ೦೦). ೮. ಗಿಡ ಮರಗಳ ಸುತ್ತಲೂ ನೀರು ನಿಲ್ಲಲು 
ಮಾಡಿರುವ ಕಟ್ಟೆ ; ಪಾತಿ: ತಂಪು ಎರಿಯಲ್ಲಿ ಚೋಟು ಗೇಣು 
ನೀರು ನಿಂತು ಅಲ್ಲಿ ಇಮರಿ ಹೋಗುವ ಹಾಗೆ ಮಡಿಗಳನ್ನು ಮಾಡಬೇಕಾದರೆ 
ನಾಲ್ಕು ಐದು ಮಾರು ಅಗಲ ಹದಿನಾರು ಇಪ್ಪತ್ತು ಮಾರು ಉದ್ದ ಈ 
ಪ್ರಕಾರ ಮಡಿಮಾಡಿ ... ಬೀಜ ಬಿತ್ತಬೇಕು (ಕೃಸಕ್ರ. ಬ). 
೯. ಹೊಲಗದ್ದೆಗಳಲ್ಲಿ ಬಾಳೆ. ಬತ್ತ, ಕಬ್ಬು, ಸೊಪ್ಪು ಇತ್ಯಾದಿ 
ಗಳನ್ನು ಬೆಳೆಯಲು, ಹಸನುಮಾಡಿ ಬದುಕಟ್ಟಿದ ಮಟ್ಟಸ್ಮಳ, ಈ 
ಜಮಿಸಾನಿನ ಒಂದು ಭಾಗ. ತುಂಡು : ಪುಣುಸೆ ಪುಗರಿಯಾ ಎಡೆಯೆ 
ಬೀಬ್ರನ್ನ ಪಳ್ಳಮೆ 
(o¥- Ix (8), ಬೆಂಗಳೂ ೦೫೦-೩೦ ; 828) ; ಭವನವಾಸಿಗರಂ ಕರಂ 
ದವನದ ಮಡಿಯಂ ದಾಟ್‌ ಪೊಕ್ಕಂತೆ ಮಾಡಿ (;ರೂಣ್ನು. ೭-೯೫) ; 
ಮಡಿಯೆಂಬುದು ಮರುಗದ ತಾಣದೊಳ್‌ (ಕಣ. ೨೪): ಬದುವನ್ನು 
ಒಡೆದು ಮಡಿಗೆ ನೀರು ಬಿಟ್ಟರು (134. 6-03). ` ನೆಲ್ಲುಮಡಿ ` ಪರಾ. 
(ಗು). ೧೦. ಅನೆಯ : `ನಾಲ್ವಡಿ' ಪರಾ. 

ಮಡಿಮಡ್ಡಿ (ದ್ವಿರುಕ್ತಿ): ಮುನ್ನಂ. ನೆತ್ತಮನಲ್‌ಯದಿನಂತವರ 
ದಾಯಮನಾಡೆ ಮಡಿಮಡಿಗುಜುವುದು೦ (ಶೃಶಕಾ- ೬-೭೦ ಐ). ಮಡಿ ಅಡಿಗೆ 
ಇಯಾವ ವಿಧವಾದ ಮೈಲಿಗೆಯನ್ನೂ ಬೆರಸದೆ ಮಾಡುವ ಅಡಿಗೆ; 


ಅನ್ನೆ ಬನ್ನು 


ಮಡಿಯಿಂದ ಮಾಡುವ ಅಡಿಗೆ: ಮಡಿಅಡಿಗೆಯ ಮಾಡಿದೆನೆ 
ಆಕ್ಕ ಗುರುವಿಗೆ ನಾನೀಗ ಕಡೆಯು ಹಾದೆ (ತರಾನೆ. ೭6-೪). 
ಮಡಿನೀರು ಇ ೧. ಸ್ನಾನ ಮಾಡಿಯಾದ ಮೇಲೆ ಶುದ್ಧಿಗಾಗಿ 


ಮತ್ತೊಮ್ಮೆ ಹಾಕಿಕೊಳ್ಳುವ. ಯಾವ ಮೈಲಿಗೆಯೂ ತಗಲದ 
ನೀರು; ಮೋಲುನೀರೂ : ಒಳಗ ನಡೀರಿ ಸುಂದರಕ್ಕ, ಮ್ಯಾಲೆ ಮಡಿನೀರು 
ಬೇಕಾದರೆ ನಮ್ಮ ಅತ್ತೆಯವರು ಹಾಕತಾರ (ಕೈತ 00). ೨. (ಯಾವ 
ವಿಧವಾದ ಮೈಲಿಗೆಯೂ ಸೋಕದಂತೆ) ಮಡಿಯಲ್ಲಿ ತುಂಬಿಡುವ 
ನೀರು : ಹಿತ್ತಾಳೆ ಬಿಂದಿಗೆಯಲ್ಲಿ ಮಡಿನೀರು ತುಂಬಿಟ್ಟಿದ್ದೇನೆ (ಕೂ). 
೩. ಮುಟ್ಟಾದ ಮೇಲೆ ಶುದ್ಧಿಗಾಗಿ ಹಾಕುವ ನೀರು. ಮಡಿಯಾಗು- 
೧. (ಬಟ್ಟೆಯು: ಒಗೆದಂ) ಶುಭ್ರವಾಗು ; ಶುದ್ಧವಾಗು; ಮಡಿಯಾದ 
ಸೀರೆಯನುಡುವಂತೆ ಮದುವೆಯಾದಳಂ ಮನೆಗೆ ತರ್ಪಂತೆ (ಕೋನ್ಸು. 
9೪-೪) ; ಮಾಸಲು ತೊಳೆಯೆ ಮಡಿಯಾದ ದುವ್ವಟದಂತೆ (ಸಮ್ಮ 


90-೨0). ವಿ. ಯಾವ ವಿಧವಾದ ಮೈಲಿಗೆಯನ್ನೂ ಬೆರಸದಿರು : 
ಭವಾನಿ ಮುಂಚೆ ಸ್ನಾನ ಮಾಡಿದರೆ ತಾನೇ ಮಡಿಯಾಗಿ ಅಡಿಗೆಯನ್ನು 


ಮುಟ್ಟಿ ಬಡಿಸಬಹುದು (ಊಗ್ಗು. ೨೨. ೩. ವಿಧವೆಯು ಕೇಶ 


ಬಾಳೆಮಡಿಯೊಳ್ಳೂ ಸ್ಯಿಡುಗುಮ್‌ |, 


೬೮೬೫ ಮಿಕ್ಕ 


ಮುಂಡನ ಮಾಡಿಸಿಕೊಳ್ಳು : ಮಡಿಯಾಗುವ ಹಾಳುಕಲ್ಪನೆ ನಿನ್ನ 
ತಲೆಯಲ್ಲೂ ಸುಳಿಯಿತೇನು ? (ಸಮಃ. ೨೦೮). ಮಡಿಯುಟ್ಟುಕೊಳ್ಳು ಎ 
(ಸ್ನಾನ ಮಾಡಿ) ಒಗೆದು ಶುಭ್ರಮಾಡಿದ ವಸ್ತ್ರವನ್ನು ಧರಿಸು. 


ತೊಡು: ಮಗುವಿಗೆ ಮೈ ತೊಳಿದು ಬಟ್ಟು. 
5] ಸ್ನಾನ ಮಾಡಿ ಮಡಿಯುಟ್ಟುಕೊಳ್ಳುತ್ತೇನೆ (ಮೊಗ್ಗು. ೨೧). 


ಮಡಿಹಿಡಿ ಎ ೧. ಏಕಾದಶಿಯಂದು ಶುದ್ಧೋಪವಾಸ ಮಾಡಿ. 
ಸ್ವಾಮಿಗಳಿಂದ ಮುದ್ರಾಧಾರಣೆ ಮಾಡಿಸಿಕೊಂಡು ಪರಿಶುದ್ಧ 
ವಾಗು : ಅವಳನ್ನೂ ಮಡಿಹಿಡಿದಿಲ್ಲವಾದ್ದರಿಂದ ಮನೆಯ ಹಿರಿಯರು 
ಅವಳು ಮಾಡಿದ ಅಡುಗೆ ತಿನ್ನುವಂತಿಲ್ಲ (64). ೨. (ಗಂಡನ ಮರಣಾ 
10| ನಂತರ ಹೆಂಡತಿಯು) ಕೇಶಮುಂಡನ ಮಾಡಿಸಿಕೊಳ್ಳು : ಸ್ತ್ರೀ 
ಸೌಂದರ್ಯಕ್ಕೆ ಆಧಾರವಾದ ಕೂದಲನ್ನು ತ್ಮಜಿಸಿ ಮಡಿ ಹಿಡಿದವಳ ಧರ್ಮ 
ಬುದ್ಧಿಯು ಎಷ್ಟು ದೊಡ್ಡದಾಗಿರಬೇಕು (ರುಸ. 8). ೩. ಸ್ತ್ರೀಯು 
(ಮಧ್ಯ ವಯಸ್ಸಾದ ಮೇಲೆ) ಭಾದ್ರಪದವಾಾಸದ ಶುಕ್ಲಪಕ್ಷದ 
ಪಂಚಮಿಯಂದು ಬರುವ ಪ್ರತ ( ಯಷಿಪಂಚಮಿ) ವನ್ನು ಆಚರಿಸಿ 
ವಿಧಿಪೂರ್ವಕವಾಗಿ ವೃವಹಾರದಲ್ಲಿ ಮೈಲಿಗೆಯನ್ನು ತ್ಯಜಿಸು. 


ಮಡಿಹೊಗಸು - (ಬ್ರಾಹ್ಮಣವರ್ಗದಲ್ಲಿ) ಗಂಡ ಸತ್ತನಂತರ 
ಕೇಶಮುಂಡನ  ಮಾಡಿಸಿಕೊಂಡವಳು : ಗೋದಾವರಮ್ಮನೂ 


ಯಮುನಕ್ಕನಂತೆ ಮಡಿಹೆಂಗಸು (ಕಕ್ಕ. 0೪), 
[ವ ಮಡ್ಡಿ, / ತಮಿ. ಮಟ ; ಕೊಡ, ತುಳು. ತೆಲು. ಮಡಿ] 
39] ಮಡ್ಮಿ " ಮಡ, ' ನೋ. 
ಮಡಿಕಟ್ಟು (ನಾ). ನೀರಾವರಿಭೂಮಿ ; ಬದುಗಳನ್ನು ಕಟ್ಟಲು 
ಯೋಗ್ಯವಾದ, ಮುಟ್ಟವಾಹ ನೆಲ ; “ಬೆಲೆಯುಳ್ಳ ಭೂಮಿ” 


(ಾನಕೋ.- ೨೭) : ವಂಡುಭೂಮಿಯಾಗಿ, ಮಡಿಕಟ್ಟು ನೆಲವಾಗಿದ್ದರೆ. 
ಮೊದಲು ಎಳ್ಳು ಬಿತ್ತಿ... ಭೂಮಿಯ ಪರೀಕ್ಷಿಸಿ ಬಿತ್ತಬೇಕು 


3| (ಉತ್ರ. ೨೭). [ಮಡ್ಕಿ 4 ಕಟ್ಟು] 
ಮಡಿಕಾಡು (ನಾ). - ಮಡಿಕಟ್ಟು (?) : ತಾಬ'ಅಗಿಯರ್ಗೆ ಎರೆಂಜಿಿ 
ಇರ್ಪ್ಪತ್ತೈಮತ್ತರು ತಲೆಪರಿಯೊಳು ಐವತ್ತು ಮತ್ರರ್ಕೈಸುಕಾಡುಂ 
ಕೀಬಕ್ಕಿಜಿ ಮೂವತ್ತರ್ಮಡಿಕುಡುಂ ಉಳ್ಬರ್ತ್ರಮಾ ಕೆಟೆಯಾ ಕೆಲಗೆ 
ಮತ್ತರ್ತೆಯ್ಕುಂ ಇರ್ಮ್ಮತ್ತರ್ತ್ರೋಣ್ಟಮುಂ ಇದಕ್ಕೆ ಸಾಕ್ಷಿ (ಉಂ. 
30| 1೫1. ೫೭೬: 3). [ಮಡ್ಯ 4 ಕಾಡ್ಮು ) 
ಮಡಿಕುಯಿ (ನಾ)- ಒಂದು ಬಗೆಯ ಕಾಯಿ : ನವಿಲಿನ ಗರಿ, ಮಡಿ 
ಕಾಯಿ. ಹತ್ತಿಯ ಬೀಜ, ಆಡಿನ ಕೂದಲು. ಕಹಿಬೇವಿನ ಎಲೆ, ಕಾಳು 
ಮೆಣಸು, ಇಂಗು, ನೆಲಗುಳ್ಳದ ಕಾಯಿ. ಜಟಾಮಾಂಸಿ ಬಜೆ. ತುಪ 
ಇವನ್ನು... ನಾಲ್ಕಾರು ಮಿನಿಟು ಹೊಗೆಹಾರುವುದು (ಕನು ೬). | 
3೩ [ಮಡಿ? ಕಾಯಿ ( ಕಾರ್ಕ್‌ )] 
ಮಡಿಕೆ, (ನಾ). ೧. ಸುಕ್ಕು; ನೆರಿಗೆ: ಆತ್ಮನು ದೇಹವ ಬಿಟ್ಟು 
ಒಂದು ಗಳಿಗೆ ತೊಲಗಿರಲು ಆ ದೇಹ ಮಡಿಕೆಯಾಗಿ ಹುಳಿತು ನಾಲಿ 
ನರಿ ತಿಂಬ ಕಾರಣ ನಿಮ್ಮ ದೇಹ ಅಪವಿತ್ರ ಕಾಣಿರೊ (466. 
೦೭೭೬-೮) ; ಕೂತುಕೊಂಡರೆ ಚಣ್ಣಕ್ಕೆ ಮಡಿಕೆ ಬೀಳುವವು (೨ತ್ಮರೇ- 
ಮಡಿಸಿದುದು; ಪದರ: ಕೆಕಾರಕ್ಕೆ _. ಮಡಿಕೆ, 
ಪಡಿಕೆ, ಕಾಣ್ಕೆ (ಕನು: ೨೦೦ ಶ್ರದೋ); ಆನಂತರ ರುಮೂಾಲಿಗೆ ಕೈಹಾಕಿ 
ಮಡಿಕೆಯಿಂದ ಒಂದು ಕಾಗದವನ್ನು ತೆಗೆದು. . . ರಾಣಿಯವರ ಕೈಗೆ 
ಕೊಟ್ಟಿ (ಉೌಂತ್‌- «)- ೩. ತುಂಡು; ಸೀಳು: ಭಾಗ: ಭೀಮನು 
ಅವನನ್ನು ನೆಲದ ಮೇಲೆ ಬೋರಲಾಗಿ ಕೆಡವಿ... ಅವನನ್ನು ಎರಡು 
48| ಮಡಿಕೆಯಾಗುವಂತೆ ಮುರಿದು ಬಿಟ್ಟಿನು ($4. ೪6). 
ಮಡಿ, - - ಶೆ ತುಳು. ಮಡಿಕೆ) 


“el ೨೪. ವಿ. 


ಮಡಿಕ್ಕೆ 


ಮಡಿಕ್ಕೆ, ಮಡಕ್ಕೆ, ಮಡಿಗೆ (ನಾ). ೧. ಉಳಂಮೆಯ ಒಂದು ಸಾಧನ; 
ಕುಂಟೆ ; ಹಲುಬೆ: ನೇಗಲ ಮಡಿಕೆ. . . ನೊಗಗಳು ಶಿಲ್ಪಶಾಸ್ತ್ರಕ್ರಮ 
ದಂತೆ ಅನುವಾಗಿಯೂ ಬಲಾತ್ಕಾರವಾಗಿಯೂ ಇರಬೇಕು (ಕ್ಮಸತ್ರ. ೨೦): 
ಮೇಳೆ, ಕುಂಟೆ, ಕೂರಿಗೆ, ಮಡಿಕೆ ಮೊದಲಾದ ಭೂಮಿಯನ್ನುಳುವ 
ಸಲಕರಣೆಗಳೂ. - . ಬೆಳಕಿಗೆ ಬಂದುವು (ಕನ್ನತಾ, 0೦). 2. ನೇಗಿಲಿನ 
ಹಿಡಿಕೆ; (440ಗ್ಗಾ. ೨೫. ಮಡಕ್ಕೆ : ೧. ಮಡಕೆ ಕೂಲ್‌ದೆ(ಗಳಂ) 
ವೊಂದೆ ಪರಿಯಲಿ ಪೂಜಿಸುವುದು (ಅ್ಲಿಕು. ೪-೨6 5). ಮಡಿಗೈ : 
೧. ಮಡಿಗೆ [ಕಾಂ ಮಡಕೆ, ಮಡಿಕೆ]ಗೆ ಸಂದ ಯ ಭಗ್ನತೆಯಿಂ 
ನಿಜಗೋತ್ರಹಾನಿ (ಅಟಿನು: ೯-೩೦). [ದೇ.8 ತೆಲು, ಮಡಂಕ] 
ಮಡಿಕ್ಕೆ (ನಾ). ಒಂದು ಬಗೆಯ ಭೂಮಿ.-ಜಮಾನು: ಯಾ 
ಸ್ಮಳಾಂತ್ರಗಳಲ್ಲೂ ಬೆದ್ದಲುಗೆಯುವಂತ್ಮ ಮಡಿಕೆ ೧ಕ್ಕೆ ವರ್ತ ನೆಲ್‌ 
; 1889) ; ವಿಂಗಡಿಸಿದ ವಿವರ ಮಡಿಕೆಯಿಂದ 
೪1, ಕೃಂಗೇರಿ- ೦೦-೩೭೨ ಫು; 1652); ದೊಡಗಿರ್ರಿ 
ಯನು ಮಡಿಕೆಹೊಲಾ ಸಾಲದು ಯಂದು ಅಂನಲಾಗಿ (ಎ5. ೫1; ಶಾಧಿಗ. 
[ಆ ಮಡ್ಡಿ) 


೬೦7೦೦; 1705). 
ಮಡಿಕ್ಕೆ `ಮಡಕಿ' 
ಮಡಿಕೆಗೆಯ್‌, ಮಡಿಕೆಗೈ (ಕ್ರೆ)- ೧. ಮಡಿಚು ; ಮಡಿಕೆ ಮಾಡು: 
ಪಾವುಡಮಂ ಕುಡುವೆನೆಂದು ಪೊಡೆದ: ಬಂಗಮಂ ಬಿಯುತ್ತರಿಗೆಯಂ 
ಮಡಿಕೆಗೆಯ್ವಿ ನಂ (34೨ ೬-೦೬6 ನ). ಮಡಿಕೆಗೈ : ೨. ಮುಚ್ಚಿಕೊಳ್ಳು : 
ಭರತಂ ಕಿವಿಗಳಂ ಮಡಿಕೆಗೈೆಯೆ (ಉನೂಕ್ಕ. ೨೩-೦೨). 
ಮಡಿಕೆ 2. ಕೆಯ) 
ಮಡಿಕೆಗೆ 'ಮಡಿಕೆಗೆಯ್‌` ನೋ. 
ಮಡಿಕೆವಲೆ (ನಾ). ಪದರಗಳಿಂದ ಕೂಡಿರುವ ಒಂದು ಬಗೆಯ ಬ 
ಗಾಢವಲೆ ಗೂಢವಲೆ ಮಡಿಕೆವಲೆ ಮಂದಸಿನವಲೆಯ ಹೊಟಕಗಳ ಬೇಡವಡೆ 
ನೆರೆದುದು (೫8ಣ. ೩-6), [ಮಡಿಕೆ * ಬಲೈ 
ಮಡಿಕೋಲು (ನಾ). (ಮುಟ್ಟಿದರೆ ಮೈಲಿಗೆ ಆಗುವುದೆಂಬ ಕಾರಣ 
ದಿಂದ) ಮಡಿಬಟ್ಟೆಯನ್ನು ಹರವಲು ಅಥವಾ ತೆಗೆಯಲು ಉಪ 
ಯೋಗಿಸುವ ಉದ್ದವಾದ ಕೋಲು; ಬಾಗಿಲಲ್ಲಿದ್ದ ಮಡಿಕೋಲನ್ನು 
ತೆಗೆದುಕೊಂಡು ಅವನು ಬೀದಿಗೆ ಹೊರಟನು (೧ರುರಾ- ಊಂ); ಮಡಿ 
ಕೋಲೊಳಿಹುದೊಂದು ಬಡಮೈಯೊಳಿಹ:ದೊಂದು ಇಲ್ಲೆನಗುಡೆ ಮೂರನೆ 
ಯದು (ತಂಕ್ರ: ೦೬೪-೫೪). [ ಮಡ್ಡಿ * ಕೋಲ್ಕು (< ಕೋಲ್‌,)] 
ಮಡಿಗದ್ದೆ (ನಾ). ಚಚ್ಚೌಕವಾಗಿ ಭಾಗ ಮಾಡಿರುವ ಗದ್ದೆ: ನಾಡ 
ಗೌಡರ ಮಡಿಗದ್ದೆ. . . ನಿನ್ನ ಕಣ್ಣ ತುಂಬಲಾರವೆ. (3೧೨, ೫೩). 'ಗದ್ದೆ 
ಮಡಿ' ಪರಾ. [ ಮಡ್ಡಿ 4 ಗದ್ದೆ ( ಗಚ್ಛ) ) 
ಮಡಿಗಿಂಟ (ನಾ). ಶುಭ್ರವಾದ ವಸ್ತ್ರ: ಮಡಿಬಟ್ಟೆ; ಚೌಕ: ಅಪ್ಪಾಜಿ 
ಯು ಮುಖ ತೊಳೆದುಕೊಂಡ ಮೇಲೆ ಒಂದು ಮಡಿಗಿಂಟದಿಂದ ಅವರ 
ಮುಖವನ್ನು ಒರಸಿ. . - ಮಲಗಿಕೊಳ್ಳಬೇಕೆಂದೆ (ತೆಂಗಾಕ್ಮ- ೦೩). 
[ಮಡ್ಯ + ಗಂಟ] 
ಮಡಿಗಿವಿ (ನಾ). ಮಡಿಚಿಕೊಂಡಿರುವ ಕಿವಿ; ಮುದುಡಿಕೊಂಡಿರುವ 
ಕಿವಿ : ಕೊಂಕುಗುರ ಮಡಿಗಿವಿಯ ಕಿಡಿಗಣ್ಗಳ. . . ಗಬ್ಬಿನಾಯ್ಗಳ ಹಾಸ 
ನುಗಿದು ಬಿಡೆ (ಕೈಮಿಶಾ, 38-೪೭). [ಮಡ್ಡಿ 4 ಕಿವಿ] 
ಮಡಿಗುರುಳು (ನಾ). ಕೊಂಕಂಕೂದಲು ; ಮಡಿಸಿಕೊಂಡಿರುವ 
ಕೂದಲೂ: ಮಡಿಗುರುಳೆ ಮೈಸಿರಿಯ . . , ಹೊಂದೊಡಿಗೆಗಳ ಕಮನೀ 
ಯನೈತಂದೆಅಗಿದನು ಪದಕೆ (ಸರಾಗ. ೭-೪-೦೬)- 
ಮಡಿ, * ಕುರುಳು, (ಎಕುರುಳ್ಸ್‌,)] 
ಮಡಿಗೆ, (ನಾ). ಮಾಳಿಗೆಯ ಮೇಲೆ ಗೋಡೆ ಕಟ್ಟಲು ತಳಪಾಯವಾಗಿ 


೬೮೬೬ 


ಮಡಿಪ್ಯ 


ಉಪಯೋಗಿಸುವ ಮರದ ಚೌಕಟ್ಟು : ನೆಲದ ಮೇಲೆ ಗದ್ದಿಗೆಕಲ್ಲು 
ಗಳನ್ನು ಹಾಕಿ ಅವುಗಳ ಮೇಲೆ ಕಂಬಗಳನ್ನು ನಿಲ್ಲಿಸಿ ಮೇಲೆ ಮಡಿಗೆಯನ್ನು 
ಹೇರಿ ಮೊದಲನೇ ಅಂತಸ್ತು ಮಾಡುವರು (ಮೂಂಖ. ೪-00೬). 
[ಮಡ್ಕಿ + ಗೆ] 
5 ಸ ವಂಡಿಕ್ಕೆ' ನೋ. 
ಮಡಿಗೊಳಿಸು (ಕ್ರಿ). ಶುಭ್ರಮಾಡು ; ಸ್ವಚ್ಛಪಡಿಸಂ : ಮಡುವಾಗು 
ನಲ್ಲಮ್ಮ ಒಕ್ಕಲಿಹ ಮಡಿವಳಿತಿ ಮಡಿಗೊಳಿಸೆನ್ಸೆಂದೆ ರಾಮರಾಮ (66%. 
18೯-ಉ); ನಿರ್ಜರ ನಾಯಕನ ಅಣ್ಣ ದತ್ತಾತ್ರಯನ ಮನವನ್ನು ಮಡಿ 
ಗೊಳಿಸು ಮೇರೆವರಿದು (೩60ರ ೮-೮] [ಮಡ್ಡಿ 4 ಕೊಳ್‌, 4-- ಇಸ್ಕು) 
39 | ಮಡಿಗೊಳು (ಕ್ರಿ). ಶುಭ್ರವಾಗು ; ಸ್ವಚ್ಛವಾಗು ;' ಮಕ್ಕಳಿಗೆರೆವಾಗ 
ಮನ ಮಡಿಗೊಳುವುದು. ಕಾಪ್ಯಗಂಗೆಯ ಬಿಂದುವಿಳಿದು (46೫ರ, ೫೩-೬೪). 
[ಮಡ್ಡಿ * ಕೊಳು, (ಕೊಳ್‌) ] 
ಮಡಿಚೀಲ (ನಾ). ಪದರಗಳಿಂದ ' ಕೂಡಿದ ಚೀಲ: ನೊಸಲೊಳಗಿಟ್ಟ. 
ಗಂದವು ಮಡಿಲೊಳಗೆ ಕಟ್ಟಿದ ಮಡಿಚೀಲವು ಹಡಪಗಳಿಂದ ಸೆಟ್ಟಿಗಳಿರು 
ತಿಹರಲ್ಲಿ (635. ೩-6೦). [ಮಡ್ಮಿ + ಚೀಲ./ತಮಿ. ಮಟಿಚೀಲೈ. 
ಮಟಿಟ್ಚೀಲೈ; ತುಳು. ಮಡಿಚೀರವು] 
ಮಡಿಚು. ಮಡಚು (ಕ್ರಿ). ಮಡಿಕೆ ಮಾಡು ; ವರಿಡಿಸು ; ವೀಳೈವ ಮಡಿ 
ಚಾಗ ಕಂಡೆ ನಿಮ ಮನಸ (ಜರುಶ, ೦6) ; ಅವನ ಕವಿ ಮತ್ತು ಬಾಯಿ 
ಎರಡನ್ನು ಒಳಗೆ ಮಡಿಚಿ ಹೊಲಿದುಬಿಟ್ಟರೆ ಎರಡು ಆತಂಕಗಳು" ಇಲ್ಲ 
ದಂತಾಗುತ್ತದೆ (ಕಕ್ಕಿ: ೭೬). ಮಡಚು : ರೆಕ್ಕೆ ಮಡಚಿದಲಂಪು ಚೆಂಬ 
ಸುರ ಸೊಂಪು ಹಸುರು ಹೊಲದುಸುರಾಗಿ ಬೀಸುತಿರೆ ತಂಗಾಳಿ (ಉರ. 
೬೭-೦೦೬): ಲಟ್ಟಿಸಿದ ಮೇಲೆ ಪರೋಟದ ಮೇಲೆ ಡಾಲ್ಫ ಸವರಿ. , , 
ಅರ್ಧದಿಂದ ಮಡಟಿರಿ (68, ೦೫): [ಮಡ್ಡಿ---ಚ್ಯು./ತೆಲು,ಮಡುಚು) 
ಮಡಿಪು, ಮಡಪು, ಮಡುಪು. ಮಡುಹ್ಮು (ಕ್ರಿ): ಕೊಲ್ಲು; ಸಾಯಿಸು; 
ಸಂಹರಿಸು : * ಮಡಿಪು - ಮರಣಕರಣೇ (ಕೊಲ್ಲು) ” (ಕಮರಾ) ; 
ಪಳಿಯಾಲೊಳ್ತೇವನಾಟನ್ಹಿಆ್‌ದು ಮಡಿಪಿದೊಂ ಪಾಣ್ಣ್ಯನನ್‌ (ಎಕ. x1 
ಶಕ್ರರು- ೩೬-೭೩; 937): ಎಲ್ಲೆಡೆಗಳೊಳಂ ಪ್ರುಣಿಗಳಂ ಮಡಿಪದೆ ನೋಯಿ 
ಸದೆ ಕಾವುದೆಂಬಂ ಜೈನಂ (॥ರಕ. 5-0): ಮಡಪು: ಮಂತ್ತಿದರ* ಕೆಡವಿ 
ದರ್‌ ಕೊಡಪಿದರೀ ಮಡಪಿದರ್‌ (ತಂತ್ರ. ೩0-೪೩); ಅವನ ಕಾಲ್ಲಳಿರಡನು 
ಪಿಡಿದು. ನಭಕ್ಕೆತ್ತಿ ನೂಚು ಹೋಳಪ್ಪಂತೆ ತಿಟ್ಸಿನೆ ತಿರುಗಿಸಿ, ಅಡಗಡಿಗಪ್ಪ 
೪% ಮಡಪಿ ಮಾಣ್ಹನು (ಗನ: 60; ಏಸ್ಮಾಕು), ಮಡುಪು, : ಬಿಜ್ಜಳನ 
ಪಡೆಯಂ ಮಡುಪಿ [೧ಣಂ. ಹಿ] ನುತಿಸೆ ಮಗುಳ್ವಸುವನಿತ್ತು (8ಬ. 
೨-೦೬); ಮುನಿವರ 'ಕೇಳಿಂದು ಮೋಸದೊಳೀ ನಿನ್ನ ಮನೆಯ ಧೇನುವ 
ಮಡುಪಿದೆನು (ಕರ೯ನ್ಕ. ೩-೨3). ಮಡುಹ್ಮು : ಹತ್ತುತಲೆಯ ರಾವಣನ 
ಒಂದೆ ಅಂಬಿನಲಿ ಮಡುಹಿದ (04, ಟೀ); ಭಕ್ತವತ್ನಲನೇಪರಿಯೊಳೀ 
ಭಕ್ತನಂ ಮಡುಹಿದೆನಕಟ (ತ್ಯ. ೨೩-೨೨); ವಿಪ್ರರ ಮಡುಹಿದಾತನನಮಳ 
ಗುರುವಿನ ಮಡದಿಯರಿಗಳುಪಿದನ . . . ಗತಿಗಳಾಗಲಿ ರಣದೊಳೋಡಿದರೆ. 
(ಕುಪ್ಮಾರ್ರೋ. ೨-6); ಮಾವನ ಮಡಯಿಡ ಶಕಟವ ಕೆಡಹಿದ (ಕರರ. 
0-0-೪). [ಮಡಿ 4 - ಪು] 
40|ಮಡಿಪು, ಮಡುಪು, (ನ್‌. ಪದರ; ಮಡಿಕೆ : ಅವು ಅಗಲವಾದ ಮಡಿಪು 
ಗಳು (ಗೂpಃ): ಚುಚ್ಚಿ ಹೀರುವಾಗ ತಲೆ ಅಲ್ಲಾಡದಂತೆ .ಆನಿಕೆಗಳಂತಿವೆ 
(೪೪. 60). ಮಡುಪ್ತ, : ೨. ಸುತ್ತಿರಂವುದು ; ಸುರುಳಿ ; ಕರ್ಪರ 
ವೆರವ ಸುಣ್ಣ ಬೆಳ್ಳೆಲೆಯಾ ಮಡುವು ಕೊಡುತವೂಳಿಗದ ಜನರು ಸಭಾಸಡಗರ 
ನೋಡಿ ನಿಂದಿಹರು (ರಣ. ೩-೯೩) ; ಕಂಡಿನೀರೆ ಗಿಂಡಿ ವೀಳ್ಯದ 
ಮಡುಪು ಕಾಳೆಂಜಿ. ಪಿಡಿದು (606. ೦0-0೬). [ಮಡ್ಮಿ + -. ಪ 
ತಮಿ. ಮುಟಿಪ್ಪು ; ಮಲ, ಮಡಿಪ್ಪು; ತುಳು. ಮಡಿಪು ; ತೆಲು. ಮಡುಪು] 


ಮಡಿಪೆಟ್ಟಿಗೆ ೬೮೬೭ ಮಡಿವಸಲೆ 


ಮಡಿಪೆಟ್ಟಿಗೆ (ನಾ). (ಸಾಮಾನ್ಯವಾಗಿ ಕೃಷ್ಣಾಜಿನ, ಓಲೆಯ ಗರಿ. 
ಬಿದಿರು ಮುಂತಾದುವುಗಳಿಂದ ಮಾಡಿದ) ಮಡಿಬಟ್ಟೆಗಳನ್ನಿಡುವ 
ಪೆಟ್ಟಿಗೆ: ಪಾರ್ವತಮ್ಮ . , , ಒಂದು ಮಡಿಪೆಟ್ಟಿಗೆಯನ್ನು ಕಂಕುಳಲ್ಲಿ 
ಇರುಕಿಕೊಂಡು ಹೊರಡಲನುವಾಗಿದ್ದಾಳೆ (6ತರೂ. ೦). [ಮಡ್ಡಿ + ಪೆಟ್ಟಿಗೆ] 

ಮಡಿಮಡ್ಕಿ "ಮಡ್ಕಿ' ಪರಾ. 

ಮಡಿಮಡ್ಡಿ "ಮಡ್ಕಿ` ಪರಾ. 

ಮಡಿಮೆ "ಮೊಡವಿ' ನೋ. 

ಮಡಿಯಿಸು, ಮಡಿಸು, (ಕ್ರಿ). ಕೊಲ್ಲಂ; ಸಾಯಿಸು: ಮುಡಿಯಂ 
ಪಿಡಿದೆಲಸದವನಂ ಮಡಿಯಿಸಿ ಮತ್ತವನ ಕರುಳೆ ಪಿಣಿಲಿಂದೆನ್ನ ಮಡಿ 
ಬಿಸುವಿನೆಗಂ ಮುಡಿಯಂ ಮುಡಿಯೆಂ (ಕತ: ೬-೦೦) ; ನಿನ್ನಂಶಾಂಶ 
ದವತಾರಮೂರ್ತಿಯಿಂ  ಲೋಕಲುಂಟಾಕರನಾದ ಪದದೊಳ್‌ ಮಡಿ 
ಯಿಸಲ್ವೇಡಿರ್ದಪುದವರವರನಂತಂತೆ ಮಡಿಯಿಪುದು (ಗರ. ೪-೬೩ ವ). 
ಮಡಿಸ್ಕು : ಸಕಲಚರಾಚರವ ಪಡೆವ ಪರಿರಕ್ಷಿಸುವ ಮಡಿಸುವತಿಬಲನು 
ಜಗದೊಡೆಯ ಶಿವನೊಬ್ಬರ್ದನು (ಸ೪ೌಂರಫೆ. 8-30) . (ಮಡಿ, -- -- ಇಸ್ಕು) 

ಮಡಿಯೊತ್ತು (ಕ್ರಿ). ಬಗ್ಗುವಂತೆ ಅದುಮು : ಎಮ್ಮ ವಾಮಕರದೀ 
ಹೀನಾಂಗುಳೀಪರ್ವಮಂ ಭರದಿಂದಂ ಮಡಿಯೊತ್ತಿಂ (ಕೀಬಕ್ಳ. 0-46). 

[ಮಂಡ 4- ಒತ್ತಿ] 

ಮಡಿಲ್‌, ಮಡಲ್ಕು, ಮಡಿಲ್ಲು (ನಾ). ೧. ಸೀರೆ, ಉತ್ತರೀಯ 
ವಂಂತಾದುವುಗಳ ಎದೆ ಮುಚ್ಚುವ ಭಾಗ ; ಉಡಿ; ಸೋಗಿಲು : 
“ತೆರೆಪೊಡೆಯೆಂದುಂ, ಸೋಗಿಲೆಂದುಂ ಮಡಿಲ್‌” (೪4. ೬೩-೬೬); ತನ್ನ 
ಮಡಿಲೊಳ್‌ ಮಜಸಿಕೊಂಡಿರ್ದ ಪಾವುಗೆಯ ರನ್ನದೂರ್ಮಿಕೆಯ ಯಜ್ಞೋ 
ಪವೀತಮನಿರಿಸಿ (ಸಮ್ಮ: ೨-೩). ಮಡಲು, ; ೧. `ಮಡಲುತುಂಬು` 
ಪರಾ. ಮಡಿಲ್ಕು ; ೧. ಅವಳು ಹಾಗೆ ಹೋಗಿ ಹೀಗೆ ಬಂದರೆ ಅವಳ 
ಮಡಿಲು ತುಂಬಾ ಸೊಪ್ಪೆ ಮುಡಿ ತುಂಬಾ ಹೂ (ಕಿಕ್ಕು. ೦). ೨. 
ತೊಡೆ ; ಆ ಬಾಲಕಿಯು ತನ್ನ ತಾಯಿಯ ಮಡಿಲಲ್ಲಿ ತರೆಯನ್ನಿಟ್ಟು . : . 

ಅಳಲಾರಂಭಿಸಿದಳು. (ಸುವಂ. 0). ೩, ಪಶುಗಳ ಯೋನಿ: ಊರೆ 

ಹೊಲವ ಮೇದ ಬಸವ ಕಾಡ ಕಟ್ಟೆಯ ನೀರ ಕುಡಿದು ಕಡೆಯಲಿದ್ದ 

ಪಶುವಿನ ಮಡಿಲ ಮೂಸಿ. .. ಕ್ರೀಡಿಸುವಂತೆ (೧ದ್ಮೇನ- ೪೦-೦೦೪). 

೪. ಪ್ರದೇಶ; ಪ್ರಾಂತ; ಜಾಗ ; ಶಿವರಾತ್ರಿಗೆ ದೇವರಿಗೆ ರೆಂಗಪೂ 

x x ಗೆಗಊ ಪೊಳಗಂಣ್ನ ಸುತ್ತಾ ಮಡಿಲಲು ಉದಯಪರಿಯಾರರ ಅಯನ. 

ದೀವಿಗೆ (4929: 1% - 11, ೪೦೬-೦೬: 1364) : ಮೂಡಕೇರಿ ಮನೆಯ ಕಟ್ಟಿ 

ಒಕ್ಕಲಾದ ಬಳಿಕ ದೇವಿ [ದೆ]ವಾಖ್ಯದ [ತೆಂ]ಶಣ ಮಡಿಲ ಸರಿತದಿಂದ 

ಬಡಗಣ ಅಗಳೆನೊ (೫92- 1: 1೭-೩೯ ; 1485). ೫. (ಅಲಂ 

ಆಶ್ರಯ ; ನೆಲೆ: ಪ್ರಕೃತಿಯ ವ 

ಗಿಡ್ಡನಾಯಕ ಆಗುಂಬೆಯ ಮಡಿಲಲ್ಲಿಯೇ ಹುಟ್ಟಿ ಅಲ್ಲಿಯೇ ಬೆಳೆದು. , , 

ಗಡಿದ್ದವನು (ಹಸುಜೊ. ೨೪೬). 

[ಆ ಮಡ್ಡಿ. / ಮುಟಿ; ಮಲ. ಮಡಿ; ತುಳು. ಮಟ್ಟೆಲ್‌) 

ಮಡಿಲಕ್ಕಿ (ನಾ). (ಶುಭಸಮಾರಂಭದಲ್ಲಿ) ಹೆಣ್ಣುಮಕ್ಕಳ ಉಡಿಗೆ 
ತುಂಬುವ ಅಕ್ಕಿ, ಬೆಲ್ಲ ಕುಪ್ಪಸದ ಖಣ, ತೆಂಗಿನಕಾಯಿ 
ಮೊದಲಾದುವು ; ಉಡಿಯಕ್ಕಿ : ಬಾಣಂತಿ ಅಕ್ಕಯ್ಯ ಮುಂದ್ಯಾಕ್ನೋ 
ಗುತೀಯೆ ನಾನು ಹಿಡಿದಿದ್ದೆ ಮಡಲಕ್ಕಿ ಅಚ್ಚಿನ ಬೆಲ್ಲ (ತರ. ೬೫): 
ಮಡಿಲಕ್ಕಿ ಹುಯ್ಯಿಸಿಕೊಂಡು ಸಡಗರದಿಂದ ಹೊರಟ ಹೆಣ್ಣು (ನನ್ನೂರು. 
00%). [ಮಡಿಲ - ಅಕ್ಕಿ] 

ಮಡಿಲ್ಲು `ಮಡಿಲ್‌' ನೋ. 

ಮಡಿಲ್ಕು.'ಮಡಲ್‌್‌' ನೋ. 

ಮಡಿಲುಗಟ್ಟು (ಕ್ರಿ). ಪೊದೆಯಂತೆ ದಟ್ಟಿವಾಗಿರು : ಒದೆಆ್‌ದ ಭರವನಕಾ 


ಒಕ 


30 


40 


ಬಂಧಿಸಿದ ಮುಡಿ ಕೆದಜ್‌ದುದಾ ಬಂಧಕಿಯ ಒದವಿ ಮಡಿಲುಗಟ್ಟಿ ದಪಕೀರ್ತಿ 
ವಲ್ಲರಿ ಹೊದೆಲುಗೆದಲುವಂದದೆೊಳು (ಕೇಬಕೂ- ೦೯೯೦). 
[ಮಡಿಲ್ಕು (<ಮಡಲ್ಮ್‌) 4 ಕಟ್ಟು,] 

ಮಡಿಲುತುಂಬು 'ಮಡಿಲುದುಂಬು' ನೋ. 

ಮಡಿಲುದುಂಬು, ವಂಡಲುತುಂಬು, ಮಡಿಲುತುಂಬು (ಕ್ರಿ). ಯತು 
ಮತಿಯಾದ ಹುಡುಗಿ. ' ಮದುಮಗಳು. ಚೊಚ್ಚಲುಗರ್ಭಿಣಿ 
ಮುಂತಾದವರಿಗೆ ಉಡಿತುಂಬು, - ಮಡಿಲಕ್ಕಿ ಹಾಕು : ಪೆಟ್ಟಿಗೆಯಲ್ಲಿ 
ತಂದ ಸಾಮಾನುಗಳನ್ನೆಲ್ಲಾ ಹೆಣ್ಣಿಗೆ ಮಡಿಲುದುಂಬುತ್ತಾರೆ (ನನ್ನೂರು. 6೭). 
ಮಡಲುತುಂಬು : ಐಡು ಫಲಗಳಂ- ಸುವಾಸಿನಿಯರ ಕೈ ಮುಟ್ಟಿಸಿ 
ರಾಣಿಯ ಮಡಲುತುಂಬಿ (8ೌಗುಧಿ. ೩೦-೪); ಒಂದೆಚ್ಚೆ ಬೆಲ್ಲ ಎಲೆ ಅಡಕೆ 
ಇಷ್ಟನ್ನೂ ತೆಗೆದುಕೊಂಡು ಹೋಗಿ ಹುಡುಗಿಗೆ ಮಡಲುತುಂಬಿದರು. 
(ಹುಟತ. 93)- 'ಮಡಿಲುತುಂಬು : ಮೈನೆರೆದಾಗ ಮಡಿಲುತುಂಬುವ 
ಪದ್ಧತಿ ಕೆಲವೆಡೆ ಕಾಣಬರುತ್ತದೆ (ಕಂಿಕೋ. x0, 0೦೦೯): 

[ಮಡಿಲ್ಕು (ಮಡಿಲ್‌) 4- ತುಂಬು] 

ಮಡಿವಂತ (ನಾ). ಮತೀಯ ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ 
ಪಾಲಿಸುವವನು ; ಹೊಸಸಂಪ್ರದಾಯಗಳನ್ನು  ಒಪ್ಪದವನು ; 
ಪ್ರಾಯಶಃ. ಯಾವುದೋ ಕೆಲವು ಮಡಿವಂತರಾದ ವಿಚಾರಿಗಳ ವರ್ಗ ಮಾತ್ರ 
ಅದನ್ನು ತರಿಸಿ ಓದುತ್ತಿದ್ದಿರಯೇಕು (೩೦05. 3); ಮಡಿವಂತರೆ ಮನೆಯಲ್ಲಿ 
ಹುಟ್ಟಿ ಬೆಳೆದ ನಾನು ಪಂಚಮಹಾಪಾತಂಗಳಲ್ಲಿ ಕುಸ್ತಿ ನೋಡುವುದೂ 
ಒಂದೆಂಬಂತೆ ನಡೆದುಕೊಳ್ಳಬೇಕಾಗಿತ್ತು (ಗಾ9ಶ, ೬3). 

[ಮಡ್ಡಿ 4-- ಪಂತ] 

ಮಡಿವಂತಿಕೆ (ನಾ). ೧. ಶುಭ್ರಗೊಳ್ಳುವುದು : ನಿರ್ಮಲವಾಗುವುದು: 
ಎರಡು ಮೂರು ಬಕೀಟು ನೀರಾದರೂ ಅವನ ಮಡಿಮತಿಕೆಗೆ ಸಾಕಾಗು 
ತ್ತಿರಲಿಲ್ಲ. (5919- ೦): ವಿ. ಹೊಸ ಸಂಪ್ರದಾಯಗಳನ್ನು 
ಒಪ್ಪದಿರುವಿಕೆ; ಆಚಾರವಂತಿಕೆ ; ಸಂಪ್ರದಾಯನಿಷ್ಕೆ : ಅವರು 
'ಮಡಿಪಂತಿಕೆ'ಯ ಮನೋಭಾವವನ್ನು ಲೋಕವ್ಯವಹಾರದ ಮಟ್ಟಿಗಾದರೂ 
ಸಡಿಲಿಸಬೇಕಾಗುತ್ತೆದೆ (ಸಠೂರೋ- ೦೪); ಭಾಷೆಯಲ್ಲಿ ಮಡಿವಂತಿಕೆ 
ಯೆಂಬುದು ಎಷ್ಟರ ಮಟ್ಟಿಗೂ ಸಾಧ್ಯವಾಗದು (ಉಣ. ೦೦೨). 

[ದುಡಿದಂತ 4+ - ಇಕೆ) 

ಮಡಿವಂತೆ (ನಾ). ಸಂಪ್ರದಾಯನಿಷ್ಕಳಾದ. ಹೆಂಗಸು : ಅನುಸೂಯೆ 
ಬಹಳೆ ಮಡಿವಂತೆ ಹೆಂಗಸು (೩0ರ, 0ಟ). [ಮಡಿವಂತ 4. - ವ್ಯ] 

ಮಡಿವರ್ಗ (ನಾ). ೧. ಒಗೆದ ಬಟ್ಟೆಗಳ ರಾಶಿ ; ಶುಭ್ರವಸ್ತ್ರಗಳ 
ಸಮೂಹ : ಮಡಿವರ್ಗಮಂ ಗೋವರ್ಶೆಲ್ಲೆ ಸೂಟಕಿಗೊಟ್ಟಸಗವೊಬಿಗೆಯಂ 
ಪುಯ್ಕಲಿಡಿಸೆ ಫೊಬಲಂ ಪುಯ್ಕಲಿಡಿಸಲೆಂದು ಪುರುಷೋತ್ತಮನಾ ಪುರದ 
ಗೋಪುರಮಂ ತಾಗೆವರೆ. (ಅರ್ಥಕೇ- 6-40 ನ). ವಿ. ರೇಷ್ಮೆ ಬಟ್ಟೆಗಳ 
ರಾಶಿ: ಮಣಿ ಮಡಿವರ್ಗ ದೂರ್ವಾಉಂರ ಸಿತಾಕ್ಷತ ಧವಳ ಸರ್ಷಪ ವರ 
ಫರಾವಳಿಯ ತರಿಸಿದನು (ಕುಣ್ಕಾಕ. ೦ ಬಾಲದೊಡಿಗೆಯ ತೊಡಸಿ 
ಮೃದುತರದ -ಮಡಿವರ್ಗಮಂ ಪಾಸಿ (ದಕ. ೩-೬). [ಮಡ್ಡಿ 4 ವರ್ಗ] 

ಮಡಿವಸನ (ನಾ)- ಒಗೆದ ಬಟ್ಟೆ; ಶುಭ್ರವಾದ ವಸ್ತ್ರ: ಮದಡಿವಸನ 
ವನುಟ್ಟು ಪೂರ್ವದಿಗ್ವನಿತೆಯ ಮುಡಿಯೊಳು ಹೊತ್ತ ಹೊಂಗಳಸ ನಿಡಿನಿಂದ 
ರಥದ ಮೇಲಡರ್ಚಿದ ರನ್ನೆಗನ್ನಡಿಯಂತೆ ಸೂರ್ಯ ಮೂಡಿದನು (ಕೋಹತ.- 
06-009); ಮಜ್ಜನಂಗೈದು ಮಡಿವಸನಮಂ ಧರಿಸಿ ($0೦ೂ. ೦6-೬೦)- 

[ಮಡ್ಡಿ 4- ವಸನ] 

ಮಡಿವಸಲೆ, ಮದವಸಲೆ (ನಾ). ಒಂದು ಬಗೆಯ ಬಸಲೆ: 
“ಮಡಿವಸಲೆ--ವರುಣ- ವರಣ, ಸೇತು, ತಿಕ್ಷಶಾರ: ಕುಮಾರಕ” (೫20.4). 
ಮದವಸಲೆ: “ವರುಣಃ . - . ಕುಮಾರಕ1 --೫ ವಸಲೇಗಿಡ: ಮದವಸಲೇ 


ಗಿಡ್‌ (ಸಿರ್ಕಾತಿ, ೦೦೬); ಪಿಲಿ ಕರ್ಣಶೂಲವ್ಯಥೆಗೆಕ್ಸಿ 
ಮೂಲಗೆಯಾವುಂಡಲಗೆಯ ಮದ[ಣಣಂ- ಮರ]]ವಸಲೆಗಳ ದಳದೊಳೊಂದಂ 
ಕಿವಿಯೊಳ್‌ (ರೋಕೋಶ- ೯-೬೨)- [ಮಡ್ಡಿ -ಬಸಲೈ,/ತೆಲು. ಮಟ್ಟುಬಚ್ಚಲ] 

ಮಡಿವಸೆ (ನಾ). ಮದುವೆ ಮುಂತಾದ ಶುಭಕಾರ್ಯಗಳಲ್ಲಿ ಹಾಕುವ 
ಪೀಠ, ಹಸೆಮಣೆ : ಇಳುಹಿದುದು ಕಮ್ಮೆಣ್ಣೆ ಹಾಯ್ಕಿತು ಹೊಳೆವ 
ಮಣಿ ಮಡಿವಸೆ (ಪೂರಂ. ೫-4-0). [ಮಡಿ 4 ಪಸ್ಕೆ) 


ಮಡಿವಳ, ಮಡಿವಳ್ಳ, ಮಡಿವಾಳ, (ನಾ). ಬಟ್ಟೆಯನ್ನು ಒಗೆದು 
ಕಮ್ಮ ಸೋವನು 


ಭ್ರ ಮಾಡುವ ವೃಶ್ತಿಯವನು; ಅಗಸ: 
ಮಡಿವಳ ಕಾಳಿಗನು (ಕ, ೪1, ತಕ್ಕರು” ೭-: 
ಮಿರ್ಪ ಮಡಿವಳನ ಮುಂದಣ ಮಡಿಯ 
6-೩೫ ವ); ವಳೆಕ್ಕೆ - ಅಡಪವಳು. ಮಾಸವಳಂ- 
ತ್ರಯೋ). ಮಡಿವಳ್ಳೆ : ಪಲ ಚಿತ್ರಾವಟಾ ಜೋಗಂ 
ಮೆಂಬ ವಸನಂಗಳನೇಂ ಗಟ: 'ವವೊ ಮಡಿವಳ್ಳೆನ ಪಬ್‌ಯತನನೆ 
ಪೋಲ್ತು ವಿಶದವಸನಾಂಗಕುಜಂ (ಆಂ: ೩-೩೪); ನಡೆದರ ಮಜ್ಜನವಳ್ಳರ 
ಮಡಿವಳ್ಳೆ ರ ಮಾಲೆಗಾಜರಂದದೆ ದಿವಿಜರ್‌ (9ಫ- 3-60); ' ಅಡವ 
ಪಡೆವಳ್ಳಂ ಮಡಿವಳ್ಳಂ ಸೆಜ್ಜೆವಳ್ಳ 9 (ಣನ್ನಾನ: ೩೨೬). ಮಡಿವಾಳ, : 
ಕಾಸಿ ಕಮ್ಮಾಜನಾದ ಬೀಸಿ ಮಡಿವಾಳನಾದ (೨15. 3೪೯): ಸುರನಿವಹ 
ಕುಸುಮವರುಷವ ಕಜಕಿಯೆ ಮಡಿವಾಳೆ ಮಾಚಯ್ಯ ಬಸವಣ್ಣ ಸಹಿತಾಗ 
ತೋಲ ಮೆಜಕಿದನ ವಿಮಲಚರಣಾಂಬುಜಕ್ಕೆ ಶರಣು (00ಶಂ- ೩೭-೩೬). 
[ಮಡ್ಕಿ 4 - ಪಳೆ. / ತುಳು. ಮಡ್ತೆಲೆ. ಮಡ್ಕರೈ; ತೆಲು. 
ಮಡಿವೇಲು] 
ಮಡಿವಳಗಿತ್ತಿ, ಐಂಡಿದಾಳಗಿತ್ತಿ (ನಾ)- ಅಗಸಗಿತ್ತಿ ; ಅವಳು ಕಾತ್ಯೂಷಳಿಗೆ 
ಮದಡಿವಳಗಿತ್ತಿಯ ಕೆಲಸ ಒದಗಿಸಿ ಕೊಡುವುದಾಗಿ ಹೇಳಿದಳು (ಖ್ರಕರು. ೪). 
ಮಡಿವಾಳಗಿತ್ತಿ : ಮಡಿವಾಳಗಿತ್ತಿ ಆ ಬತ್ತವನ್ನು ಗುಡಿಸಿ ತಕ್ಕೊಂ 
ಹೋಗುತ್ತಾಳೆ (ಕನ್ನೂರು: ೯೪), [ಮಡಿದಳ + - ಗಿತ್ತಿ] 
ಮಡಿವಳತಿ 'ಮಡಿವಳಿತಿ' ನೋ. 
ಮಡಿವಳವಕ್ಕಿ, ಮಡಿದಾಳಹಕ್ಕಿ (ನಾ). ಒಂದು ಬಗೆಯ ಪಕ್ಷಿ: ಆ 
ಪ್ರಾತಃಪೂರ್ವಪ್ರತ್ಯುಷೆಯ ನಿಶ್ಶಬ್ಧತೆಗೆ ಸಿಳ್ಳಿರಿಯೆ ತೊಡಗಿತ್ತದೊಂದು 
ಮಡಿವಳವಕ್ಕೆ (ಶ್ರೀಕಾಶಾ. ೪6೦-00). ಮಡಿವಾಳಡಕ್ಕಿ : ದೂರದ ಕಣಿವೆ 
ಯಲ್ಲಿ ಸಿಳ್ಳು ಹಾಕಲು ತೊಡಗಿದ್ದ ಮಡಿವಾಳಹಕ್ಕಿಯ ಗಾನವು ಹುಂಜನಿಗೆ 
ಕೇಳಿಸಿ ( ಉನೂರು- ೪); ಅಡಗಿ ಕುಳಿತು ಮಡಿವಾಳಹಕ್ಕಿ ಯನು 
ಅನುಕರಿಸಿ ಹಾಡಿ ಪ್ರತ್ಯುತ್ತರ ಗಳಿಸಬಲ್ಲ (ಸೃತ್ಯಜೊ. 2೪). ಕ 


ಮಡಿವಳೆ, 


ಮಡಿವಳಿತಿ. ಮಡಿವಳತಿ, ಮಂಡಿವಳ್ತಿ, ಮಡಿಮಳಿತಿ (ನಾ). ಇಮಡಿ 
ವಳಗಿಶ್ತಿ : ಬಾಣಸಿಗಿತಿ, . ಮಡಿವಳಿತಿ, ಘಟ್ಟಿವಳಿತಿ (ಕಾತಾರೂ- ೦6೮ 
ರಾ). ಮಡಿವಳತಿ ; ಮಡಿದಳತಿಯ ಕಣಿತಿಯ- ಸೂಲಗಿತ್ತಿಯ ಸೂಳೆ 
ಯನು ಆಲೋಚನೆಗಂತರಂಗಕೆ ಬರಿಸದೆ ಮೇಲಅ:ತಿಹುದು ಮೇರೆಯೊಳು 
(500- ೪-೪೪). ಮಡಿವಲ್ಲಿ : ಮಡಿಯಂ ಮಡಿವಳ್ತಿ ಯವೋಲ್‌ ಬಿಡದ 
ಮೃತಾನ್ನಮನೊಜಿಲ್ಲು ಜಾಣಸಿಗಿತಿವೊಲ್‌ ಕುಡುತಿರ್ದಳ್‌ (ಕಾವ್ಮಾಶ- uo); 
ನಡೆಯಿಪರನುಲೇಪನಮಂ ಮಡಿ: ಮರ್ತೃಲೋಕದವಂ 
ತಂದೆಡೆವಿಡದೆ ಘಟ್ಟಿದಳ್ತಿಯ ಮಡಿವಳ್ತಿಯ ಮಾಲೆಗಾರ್ತಿಯಂದದಿನರೆಬ: 
(355 ಕ. ೦೦-೦೬) ಮಡಿವಾಳಿತಿ ನೊಲ್ಲದ ಸರಸತಿ ನವವಧು 
ಗಂಡನ ಮಡಿವಾಳಿತಿಯಾಗಿ ಹಿಂಡು ಬಂದಳು (ಕೇತ. 
೩೦-೬); ಆಗ ತಾನೇ ಸ್ನಾನಕ್ಕೆ ಹೆ. ಮಗುವನ್ನು ಮಡಿವಾಳಿತಿಯು. 
ಒಳಗೆ ತರುತ್ತಿದ್ದಳು (ಮಠ. ೧೦೯)- 

[ಮಡಿವಳ + - ಇತ್ತಿ (ಆ ಇತ್ತಿ) 


ಮಾ: 


೬೮೬೮ 


46 


ಮಡಿದೆರಳು. 
ಮಡಿವಳ್ತಿ ` ಮಡಿವಳಿತಿ' ನೋ. 
ಮಡಿವಳ್ಳೆ ` ಮಡಿವಳ ? ನೋ. 


ಮಂಡಿವಾಗಲ್‌, ವಂಡಿವಾಗಲು. ಮಡಿಹಾಗಲ, ಮಂಿಹಾಗಲು, ಮಡು 


ವಾಗಲ್‌, ಮಡುವಾಗಲ, ಮಡುವಾಗಲು (ನಾ). ಒಂದು 
ಬಗೆಯ ಸಸ್ಯ: ಮಡಿವಾಗಲದೊಪ್ಪೆಯೆಳೆಯ ' ನೀರುಳ್ಳಿಯ 
ಮಾಮಿಡಿಗಳೆ ಪಸುಂಬರಿಯ ಸವಿದಡಗಿನ ಬಾಡುಗಳ ನೆಲದೊಳೇಂ 


ಬೇಯಿಸಿದರ್‌ (ಸಿಸು. ೧-೨): ಮಡಿವಾಗಲು : 
(ಡು)ವಾಗಲು * (೬49. ೨೫)- ಮಡಿಹಾಗಲ: 
ಗಿಡ್ತಹಾಗಲ.  ಕಾರ್ತಿಕಾಯಿ, ಕಾರ್ಚಿಬಳ್ಳಿ (ಕೈತ, 
ಮಡಿಹಾಗಲು ; (6). ಮಡುವಾಗಲ್‌ : " ವಿಷಹಾರಿ ಕಂದೆಯೆನೆ. 
ಹಿಡಿಹಿಡಿಕೆಯಾಚಕತ್ತರಿ ಮಡು 


“ ಕಂದದಲ್ಲಿ-ಮಡಿ 
ಮಡಿಹಾಗಲ, 
೫-೧೦೯). 


ಮಡುವಾಗಲಕು (ಮಗಗ. ೪೫-೪೭); 
ಪಾಗಲ್‌ ನೆಲ್ಲಿ ಗೋಣಿ ಕಿಉುನೆನ್ಲಿಯ ಚೆಲ್ವೊಡರಿಸಿದೆಲೆಯಂಕೋಲದ 
ಗಿಡುದಳಿರ:ಪನಾಹೆಮಖಿಳೆವಿಷಮಂ  ನಳೆಗುಂ (£ಮುರ: ೦೬-೬). 


ಮಡುವಾಗಲ : `` ಅಂಗುಕಾ-ಮಡುವಾಗಲ 
ಬೇರು, ಮಡುವಾಗಲದ 


” (೬42. ಟಿ; ಗಣಜಲದ 

ಗೆಡ್ಡೆ, ಕತ್ತರಿಯ ಬೇರು, ಅಪ್ಟೆಯಗೆಡ್ಡೆ, 
ಇದಂ ಅಕ್ಕಿಗಚ್ಚಿನಲ್ಲಿ ಅರೆದು ಪೂಸೆ ಬಾವು ಮಾಣ್ಣುಂ (ಕೆಂ. ೭). 
ಮಡುವಾಗಲು ; "'ಕಂದಫಲಾ_ಹಾಗಲ, ಮಡುವಾಗಲು`'(೬೩೦, ೨೩); 


ಭಾವಸಂಯುತಮಾದ ವಾಕುಜವಿ:ಶ್ರಿತಂ ಮಡುವಾಗಲಂ ಸೇವಿಸಿಂತಿ 
ವನಾಜ್ಯದಿಂ ಕಳೆಗುಂ ಸಮಸ್ತ ವಿಷಂಗಳೆಂ (೫೫೦: ೨೬). 
[ಮಡಿ + ಪಾಗಲ್ಶ್‌?] 
ಮಡಿವಾಗಲು ` ಮಡಿವಾಗಲ್‌ ` ನೋ, 
ಮಡಿವಾಸು (ನೂ). ಒಗೆದ ಬಟ್ಟೆಯ ಹಾಸು; ನಡೆಮುಡಿ : ವಿಜಯ 


ರಾಘವನಹಓಿತವಿಜಯಕೆ ಬಿಜಯ ಮಾಡುವನೆಂದು ಬಂದಜರಜಕ ರಚಿಸಿದ 
ಮೆಲ್ಲಡಿಯ ಮಡಿವಾಸಿನತಿಶಯವೊ (ತೊರರಾ- ೬-೬-೬)» 
(ಮಡ್ಯ 4 ಪಾಸ್ಕು) 

ಮಡಿವಾಳ, ' ಮಡಿವಳ ' ನೋ. 

ಮಡಿವಾಳ್ಕ ' ಮುಡಿವಾಳ ' ನೋ. 

ಮಡಿವಾಳಗಿತ್ತಿ " ಮಡಿವಳಗಿತ್ತಿ ` ನೋ. 

ಮಡಿವಾಳಹಕ್ಕಿ  ಮಡಿವಳವಕ್ಕೆ ' ನೋ. 

ಮಡಿವಾಳಿತಿ `ಮಡಿವಳಿತಿ' ನೋ. 

ಮಡಿವು (ನೌ). ಸಾವು; ಮರಣ: ಮದರನೀರ್ಗಳಿಂ ಬೆರಸು ನೆತ್ತರ 
ಪೆರ್ಮಟಕಿಖಚಾಗೆ ಮುಖ್ಯಮಂತ್ರಿಗೆ ಮದಡಿವಕ್ಕುಂ (ಲೋಕಕೆ. ೪-0೨); 
ತಡೆದಿಲ್ಲಿ ನಿಂದೆನಪ್ಪೊಡೆ ಮಡಿವಾದಪುದು (ಕರ್ಶಾಕ್ಕು. ೩-80) ; ಇಂದು 
ಕೊಆಕಿಯಂಬಿನೊಳೀ ಕಾನನದ ಹೀನನಿಸೆ ಮಡಿವಾಯ್ದೇ 
9-000). [ಮಡ್ಕಿ 4 -ವೆ./ ತಮಿ. ಮಟಿವು] 

ಮಡಿವುಳಿಗ (ನಾ). ಬಟ್ಟೆಯನ್ನು ಶುಭ್ರಮಾಡುವ ಸೇವೆ. -ಕೈಂಕರ್ಯ ; 
ಬಿಡದಿವುಳಿಗದ ಲಿಂಗಣ್ಣ ಮಡವುಳಿಗದ ದೊಡೈಯ (೪. ೫ (ಬ, 
ಗುಂಡ್ಮುಶೇ, ೬೦-೩೫ ; 2087). [ಮಡಿ ಉಳಿಗ್ಯ (ನಊಟ್‌ಗ)] 

ಮಡಿವೆಡೆ (ನಾ). ಮಡಿಸಿಕೊಂಡಿರುವ ಹೆಡೆ : ವಾಸುಗಿಯ ಮಡಿವೆಡೆಯ 
ಕಿಳ್ತುಂ ಫರೆಯನೊಬ್ಬೆರಲೊಳಾಳ್ವ . . , ರುದ್ರಗಣಮೆಡೆವಿಡದೆ. ಕಣ್ಣೆಸೆ 
ದುದು (ತಂತ್ರ: ೨-3೪). [ಮದ್ಯ + ಪೆಡೆ] 

ಮಡಿವೆರಳು (ನಾ). ಮಡಿಸಿದ ಬೆರಳು ; ಬಾಗಿಸಿದ ಅಂಗುಲಿ : 
'ಬಲನೆಡನ ವಖವೆರಳೆ ಮುಡಿ ಮುಂದಲೆಯ ಲಘುವಾಗದಿರಿ (ಕುನ್ಮಾಕ. 
೨-೦೪): ಮದಿವೆರಳ ಜಪೆಸರದ ಪುಲಿದೊಗಲುಡಿಯ ಕರದ ಕಮಂಡಲದ. . . 


(ನರಂ. 


ಮುನಿಯ ವೇಷವ ತೊಡಚಿಕೊಂಡಿಹ ಕಾಲನೇಮಿಪ್ಪಂತೆ ರಂಜಿಸಿದ 


(ತೊರರಾಉ ೬ ೬೬-೩೮), [ದುಡ್ಮಿ 4 ಬೆರಳು (-ಆಬೆರಲ್‌)]. 


ಮಡಿಸೀರೆ. 


ಮಡಿಸೀರೆ (ನಾ), ೧. ಒಗೆದು ಸ್ವಚ್ಛಗೊಳಿಸಿದ ಸೀರೆ : ಮಡಿಸೀರೆ 
ಯಂತೆ ಗಟ್ಟಣೆಗೆ ವಂದು ಮೈಲಗೆಯಂಕೊಗೆಹಕ್ಕೆ ವಂದು (ರರ್ಮಾನ್ಕು- 
೬-೬೭). ೨. ಸಾಮಾನ್ಯವಾಗಿ ಸಂಪ್ರದಾಯಸ್ಥರ ಮನೆಗಳಲ್ಲಿ 
ಹೆಂಗಸರು ದೇವರ್ಮಪೂಜೆ, ಆಡುಗೆ ಮತ್ತು ಊಟ ಮಾಡುವ 
ಸಮಯಗಳಲ್ಲಿ ಉಡುವ ಅಗ್ಗದ ಸೀರೆ: ಸುನಂದ ಅತ್ತಿಗೆಗೆ 
ಪಾಯಿಲ್‌ಸೀರೆಯನ್ನು ತಾಯಿಗೆ ಮಡಿಸೀರೆಯನ್ನು ತೆಗೆದುಕೊಂಡಳು 
(ರೂರ್ಕಿ. 63). ೩: ಮಡಿಹೆಂಗಸರು ಉಡುವ ಕೆಂಪುಬಣ್ಣದ ಸೀರೆ. 

[ಮಡ್ಡಿ 4 ಸೀರೈ] 

ಮಡಿಸ್ಕು `ಮಡಿಯಿಸು' ನೋ. 

ಮಡಿಸ್ಕು (ಕ್ರಿ). ಮಡಿಕೆ ಮಾಡು; ಮಡಿಚು: ಪದರಗೊಳಿಸು : 
ಪರಮನಂಭ್ರಗಳ್ಳೆ ಬಿಚ್ಚದಂತು ಮಣಕ. ಬಿ] ಘಳಿಗೆ ಮಾಡಿ . . . 
ಸಕಲಭಕ್ತಜನಕೆ ಮನದ ಮಡಿಯನೀವುತಿಪ್ಪನಲ್ಲಿ (ತತೊಂ. ರೇ. ೨೩೩-೦೩): 
ಸತಿ ಮಡಿಸಿ ನೀಡುವೆಲೆವಿಡಿದ ಕೈ ಬಸವಳಿದುದು (ಕಳಾ. ೩-3೨): 
ಫಣೇಂದ್ರನ ಫಣಾಮಂಡಲಂ ಬಿಜ್ಜಣಿಗೆಯಂ ಮಡಿಸಿದಂತಾಯ್ತು (404: 
೪೪-೨೦)- [ಮಡ್ಡಿ + -ಸ್ಯು) 

ಮಡಿಹಾಗಲ 'ಮಡಿವಾಗಲ್‌" ನೋ. 

ಮಡಿಹಾಗಲು 'ಮಡಿವಾಗಲ್‌' ನೋ. 

ಮಡು, (ಕ್ರಿ). ಹೊಂದಿಸು : ಜೋಡಿಸು : "ಮಡು ದೃಢಸಂಧಾನೇ 
(ಬಿಗಿಯಾಗಿಡು, ಒಟ್ಟಿಗಿಡು), ಅಗಾಧ ಜಲೇ ಚ” (ಕುಂ) ; ಕರದೊಳ್ಬಿ 
ಲ್ಮಂಡಲಾಕಾರದಿನಿರೆ ಪೊಜಮುಯ್ವೆಂಗೆ ತೊಟ್ಟಿಂಬು ಮಟ್ಟಿ (ಕನಂಪು- 
೪-೦). `ತಲೆವಡು' ಪರಾ. [ದೇ.8 ತಮಿ. ಮಟು] 

ಮಡ್ಕು, ಮಡುಹು, (ನಾ). ೧. ನದಿ: ಹೊಳೆ ಮುಂತಾದುವುಗಳಲ್ಲಿ 
ಆಳವಾದ ನೀರಿರುವ ಪ್ರದೇಶ : ಗಂಗಾಮಹಾನದಿಯ ನಡುವೆ ಮಡು 
ವಿನೊಳ್‌ ಭಯಂಕರಮಾಗುತ್ತಿರ್ದ ತೆರೆಯನೊಡೆಯದಜಿಕೊಳ್‌ ಮುಬುಗಿ| 
ದೊಡೆ (ಜಕ್ಕಾರಾ, ೬-0೪); ಜಗುನೆಯ ಮಡು ಗಂಗೆಯ ಮಡುವನಿನಿಸ 
ನನುಕರಿಸಿರ್ಕುಂ (ಶಂಶಶಾ, 3-೬೬) ; ಪರಿವ ವೈತರಣಿಯ ಮಡುಗಳೊಲ್‌ 
ಪುಡುಕುನೀರರ್ದುವುದುಂ (ಸುಕುಶೂ. 00-5೩ 5). ೨. ಕೊಳೆ; ಸರೋ 
ವರ: 'ಮಡುನೀರ್‌', "ಮಡುವೊಗು' ಪರಾ. ೩. ಪ್ರವಾಹ: 
ಒಡೆದ ನೆತ್ತಿಗಳಿಂದ ರಕುತದೆ ಮಡು ಹರಿಯೆ [೫ಕಾ: ಮಡ ಹರಿದು] 
(4೪3: ೯-೨೭)- ೪. ಹಳ್ಳ; ಕೊಳ್ಳೆ : ಕೋಣಂ ಪೊಕ್ಕ ಮಡುವಿನಂತೆ 
ಮನದೊರ್ಳ ಕದಡಿ (ಛರಾನು- 00-8೬): ಒಂದೊಂದು ಹನಿ ಬಿದ್ದು 
ನಿಂದಲ್ಲಿ ಮಡುವಕ್ಕು (ಸಣ್ಣಿ. 9೨೦)... ೫. ಆಶ್ರಯಸ್ಥಾನ ; 
ರಸದ ಮಡು ಪಣ್ಯದಾಗರವೆನಿಪ ಸಿದ್ಧರಾಮನ ಕಥೆಗೆ ಕಾದ್ಯಮಂ 
ವಿರಚಿಸುವಡಷ್ಟಾದಶಸ್ಥಲವ ಪೊಗಳಲೇಕೆ (ಸದ್ಮಣ- 6-9); ಮದದ ಮಡು 
ಭೋಗೈಕನಿಧಿ ಸಂಪದದ ಜನ್ಮಸ್ಥಳ ಮನೋರಥಮದಯರಿರಿ (ಕ. 
೨-೪): ೬. ಬಾವಿ, ಕೆರೆ ಮುಂತಾದುವುಗಳಿಂದ ನೀರಿನ ಪೂರೈಕೆ 
ಯಖಳ, 1 ಭೂಮಿ; ನೀರಾವರಿಭೂಮಿ : ಇರ್ಬಣ್ಣುಗ ಮಡುವಿನ 
ಮಣ್ಣುಮಂ ಕೊಣ್ಣು (ಮ್ಮಆ0- ೦೯೩6, ೬೭-6) 909); x ೫ವರೆ ಮಡು 
ಖ ೨ ಬೀಜವರಿ ಗ ಭೂಮಿ (ಎ೪: ೪11, ಕಿನಕೊ. ೯೩-0೯; 1). ಮಡುಹ್ಮು:; 
೪. ನಂಜಿನ ಮಡುಹು ಹೆಬ್ಬಲೆ ಕರಗಸಂಗಳು ಅಡಿಯನೂಲ್‌ದರೊಡನೆ 
ನುಂಗುವ ಮೋಸಕೂಪಗಳು (೫೬೫. ೦೬-೪೦); ಅಜ್ಞಾನ ಮಡುಹಿನಲಿ 
ಕೆಡೆದು (ಗಗತಾ. ೦೩-೦೮): [ದೇ.॥ ತಮಿ. ಮಟ್ಟು ಮಲ. ಮಡು 
ಮಡುವು, ಮಡುಗು- ಮಡ್ಸು, ಮಡ್ತು] 

ಮಡು (ನಾ). (ಕರಾ) ಮರಗಳನ್ನು ಕಡಿಯುವ ಸಾಧನ; ಕೊಡಲಿ : 
ಗಿಡಗಳ ಬುಡಕ್ಕೆ ತುಕ್ರ ಮಡು ಬೀಸಿದ (ರಾಗಿ. ೬ಟ)- 

1 ತುಳು, ಮಡು; 


೬೮೬೯ 


ವಾಗಲ 


ಮಡುಗಟ್ಟು, ವಂಡುವು 
೨. ಸಮ್ಮದ್ಧವಾಗು: 
ಸೆಳೆ ಮಡುಗಟ್ಟಿತ್ತ. 


ಗಟ್ಟು (ಕ್ರಿ). ೧. ಆಳವಾಗಿ ನೀರು ನಿಲ್ಲು. 
ಅಧಿಕವಾಗು; ಗುಡಿಗಟ್ಟಿತು 
ಚಲನಾಥ ಸಂತೋಷರಸಂ (೧05. ೩-೬೪); ಅರಿದೇಶ 
ಎ ಮಡುಗಟ್ಟಿದುದಾಗಳಾವಗಂ (೪, ೫, 

ಮಡುಗಟ್ಟಿ ಸುರಿವ ನೆತ್ತರ ಕಡಲೊಳ" 
ತೇಂಕಾಡುತಿರ್ಪ ರಥದೊಳ್‌ ಗಾಯಂಬಡೆದೆನಸು ಬಟಲುತಿರ್ದಂ 


(ತಕಕ: 3-೩). ಮಡುವುಗಟ್ಟು: ೨. ಕಣ್ಣುಗಳಲ್ಲಿ ನೀರು ಮಡುವುಗಟ್ಟಿ 


ತುಂಬಿಕೊಳ್ಳು. : 


ಮೋಕಾ. ೨೦-೯: 


ಕೆಳಗೆ ಹೆರಿಯಡತ್ತಿದ್ದವ್ರೆ (ಟೀಂಕು. ಟ). ಮಡ್ಕು 4 ಒಟ್ಟು) 
ಮಡುಗು `ಮಡಗು' ನೋ. 
ಮಡುಗೊರ್ವು (ನಾ). (ಮಡುವಿನಲ್ಲಿ ನೀರು ತುಂಬಿರುವಂತೆ) 
ಸಮೃದ್ಧವಾಗಿರುವಿಕೆ: ಪೊಳೆವ ತನುಚ್ಛಾಯೆ ಮೆಯ್ದೆರ್ಚ ಕೆಚ್ಚಲ 


ಮಡುಗೊರ್ದಂ ತಾಳ್ಲಿ . . : ಇರ್ದುದು ವನಮಹಿಷೀವೃಂದಮಾನಂದ 
ದಿಂದಂ  (ಉಾಂೀಕ್ಕ- ೩-೮೮). [ಮಡ್ಕು 4 
ಮಡುಗೊಳ್‌, ಮಡುಗೊಳು (ಕ್ರಿ)- ಸಮ್ಮದ್ಧವಾಗು; ತುಂಬು; 
ಮಡುಗಟ್ಟು ; ಕಿಜುಮಡುಗೊಂಡ ಬಂಡಿನೊಳಗೀಸಿ ಪೊದಟ್ಟಡೆಸಿರ್ದ 
ಶುತ್ತೆಸಬ್ಮುಜುವದೊಳೆಯ್ದೆ ಮೆಂ ಬರೆದು ೬. ೬ ೬ ಪರುಗಪ್ಪಂಜದೊಳ್‌ 


ಪಜ್‌ವಡಿಸಿತ್ತು ಭೃಂಗಶಿರು ನೀರಜದೊಳ್‌ ನಿಜಪಾಂಸುಕೇಳಿಯಂ (ಕಠ್ರಪು- 


ಕೊರ್ಪ] 


೬-೬೦) 7 ಎಳನೀರ್ಗಳ್‌ ಮಡುಗೊಂಡೋವುತ್ತುಮಿರ್ಪವಲ್ಲಿಯ ಬನಮಂ 
(೪2೫. ೨೨). ಮಡುಗೊಳು : ಮನಮನವ ಎಳೆಗೊಂಡು ಮುಡಿದ 
ಮೂರ್ತಿ. ನದ್ಮುತಿ 


೯ ಮಡುಗೊಳುವ ಗುಡಿಯೊಳೇ ನಿನ್ನ ಕೀರ್ತಿ? 
(ಮರೆರೇ. ೦೭-೦೦). [ಮಡ್ಕು * ಕೊರ] 

ಮಡುಗೊಳಿಸು (ಕ್ರಿ). ಸಮೃದ್ಧವಾಗುವಂತೆ ಮಾಡು: ಅ ಕರುಣೆ 
ವೆಳಗನೇ ನನ್ನೊಳಗೆ ಮಡುಗೊಳಿಸೆಯಾ ಹುರುಳ ಕಂಡು (ಶು0ರೇ, ೩೯-೦೦). 

[ಮಡುಗೊಳ್‌ + - ಇಸ್ಟು] 

ಮಡುಗೊಳು ' ಮಡುಗೊಳ್‌ ' ನೋ. 

ಮಡುದಲೆಯ (ನಾ). ತಲೆಯಲ್ಲಿ ಸಮೃದ್ಧವಾದ ನೀರನ್ನು ತಡೆ 
ಹಓಡಿದಿರುವವನಂ : ತಲೆಯಲ್ಲಿ ನದಿಯನ್ನು ಧರಿಸಿರುವವನು ; 
ಗಂಗಾಧರೆ ; ಶಿವ : ಕಾಳೆಗ ಬೆಂದುದೆಂದಸುರಾರಿ ಕಡುಲಜ್ಜೆಗೊಂಬನಿ 
ತಜಕೊಳು ಷಡುಮುಖ ಶೌರಿಯೊಳ್‌ ಕಾಳೆಗ ಬೇಡೆಂದು ಮಡುದಲೆಯನು 
ಕರೆಸಿದನು (ಯೋಜತ್‌ ೩6-33), [ಮಡು 4 ತಲೆ, 4 -- ಅ] 

ಮಡುನೀರ್‌, ನೀರು (ನಾ). ಕೊಳದ ಜಲ; ಸರೋವರದ 
ನೀರು: ನರ್‌ [ಶಾಣಂ- ಮಡುಗಿಡು] (ಕಶಾನು- ೩60 ಶ್ರಲೋ). 
ಮಡುನೀರು : ಬಿಸಿಲ ಛಡಾಳದಿ ಬೆಂದರ್ಗೆ ಮಡುನೀರು ಸಸಿನೆಳಲಿದಿರ್ವಂ 
ದಂತೆ (ನೋತ. ೨೭-೦೭). [ ಮಡ್ಕು - ನೀರ್‌] 

ಮಡುನೀರು 'ಮಡುನೀರ್‌' ನೋ. 

ಮಡುಪು, `ಮಡಿಪ್ರು` ನೋ. 

ಮಡುಪ್ತೆ 'ಮಡಿಪ್ತೆ' ನೋ. 

ಮಡುಪುವೀಳ್ಯ (ನಾ). ಮಡಿಚಿರುವ ತಾಂಬೂಲ ; ಸುರುಳಿ ಸುತ್ತಿರುವ 
ತಾಂಬೂಲ, ವೀಳೆಯ : ಮಡುಪುವೀಳೃವು ಕೊಟ್ಟು ಕಳುಹುವರಲ್ಲಿ 
ನಾರಿಯರು (ದೊಸೋರಕ. ೦೦೪). 

[ಮಡುಷ್ಯೆ (-೬ ಮಡಿಷ್ಟ) -- ವೀಳ್ಯ (ಇ ವೀಳೆಯ) 

ಮಡು ಬೇವು (ನಾ). ಒಂದು ಬಗೆಯ ಬೇವು: ಪರ್ವತದ ಮಡುಬೇವಿನ 
ಕಾಯಿ, ಹಾಗಲದ ಗೆಡ್ಡೆ, ರುದ್ರಾಕ್ಷಿ ಇವಂ ಎಲ್ಲವನ್ನು ಮೊಲೆಹಾಲಲ್ಲಿ 

[? 4 ಬೇವು) 


ತೇದು ನಾಲಿಗೆಗೆ ಲೇಪಿಸುವುದು (ಎಕ್ಕೆ ಎ. ೧೦೦). 


ಮಡುವಾಗಲ್‌ 'ದಂಡಿವಾಗಲ್‌" ನೋ. 
ಮಡುವಾಗಲ 'ಮಡಿವಾಗಲ" ನೋ. 


ಮಡುವಾಗಲು ೬೮೭೦ ಮಡ್ಡಿ, 


ಮಡುವಾಗಲು 'ಮಡಿವಾಗಲ್‌' ನೋ. 
ಮಡುವಾಯಿ "ಮಡವಾಯ್‌' ನೋ. 
ಮಡುವಿಲ್‌ (ನು). (?): ಯುದ್ಧದೊಳೀ ಮಡುವಿಲ್ಮಾಡಿ ಮಹಾ 
ಪ್ರತಿಜ್ಞೈೆಯಿನರಾತಿಕ್ಷೇತ್ರಮಂ ಪೊರ್ದಿದಂ (6. ೨). 1? 7 
'ಮಡುಗಟ್ಟು' ನೋ. 
ಮಡುವೆ "ಮೊಡವಿ' ನೋ. 
ಮಡುವೊಗು (ಕ್ರಿ). ಕೊಳವನ್ನು ಪ್ರವೇಶಿಸು; ಸರೋವರವನ್ನು 
ಹೊಗು; ಕರೇಣುಚಯಂಬೆರಸು ದಂತಿ ಮಡುವೊಗುವಂತೆ (ಉದ್ಯಕಿ. 
೪೪), [ ಮಡ್ಕು - ಪೊಗು] 
ಮಡುಹಿಸು (ಕ್ರಿ). ಕೊಲ್ಲಿಸು ; ಸಾಯಿಸು: ಒಮ್ಮೆಯೆಮ್ಮುವನು ಮಡು 
[83890- ಡಿ)ಹಿಸಲ್ಮಿಂದೊಂದುಪಾಯಂಬಡೆದು ಲೇಸಾಯ್ತುಸಮವಿಷಮಂ 
ಕೂಡಿಸಿ ಕೊಂದೆಹೆನೆಂದು ನೆನೆದನು (ಬಸಪ್ಪ. 26-೪3): 
[ ಮಡುಹ್ಕು (ಆ ಮಡಿಪು) -- - ಇಸ್ಮು] 
ಮಡುಹ್ಕು "ಮಡಿಪ್ಯು' ನೋ, 
'ಮಡುಹು, 'ಮಡ್ಕು' ನೋ. 


ಮಡ್ಕೆ, ವಂಡ್ಕ (ನಾ). ೧. ಬೇಸಾಯಕ್ಕಾಗಿ ನೀರನ್ನು ಒದಗಿಸಲು - 


ಹಳ್ಳ ಅಥಮ ನದಿಗಳಿಗೆ ಕಟ್ಟಲಾಗಿರುವ ಅಡ್ಡಗಟ್ಟೆ ; ಒಡ್ಡು; 
ಅಣೆಕಟ್ಟು: (9). ೨. ಗದ್ದೆಗಳಿಗೆ ನೀರು ಹಾಯಿಸಲು ನಾಲೆ 
ಯಲ್ಲಿ ಮಾಡಿರುವ ಕಂಡಿ; ತೂಬು: (4): ೩. ದೇವರ 
ನೈವೇದ್ಯಕ್ಕೆಂದು ಬಿಟ್ಟ ಗದ್ದೆ: ಇರ್ಕಣ್ಣುಗ ಕಟನಿಯುಂ ಒನ್ನು 
ತೋಟ್ಟಮುಂ ಇರ್ಕಣ್ಣುಗ ಮಡೆಯುಂ 2 ೫ (ಏಕ. ೫1, ನುದ್ಮಗಿ. ೫೦-6; 
960). "ಮಡೆಭೂಮಿ' ಪರಾ. ೪. ದೇವತೆಗೆ ಅರ್ಪಿಸುವ 
ಆಹಾರ ; ನೈವೇದ್ಯ ; ಎಡೆ; 'ಅರಿಸಿಣದ ಅನ್ನ, ತಂಬಿಟ್ಟು 
ಮುಂತಾದುವುಗಳನ್ನು ನೇಮದಿಂದ ಮಾಡುವ ದೇವರ ತಳಿಗೆ” 
ಶಕ್ನೂರು- 480 ಕೋಕ) : ಕೊನೆಗೆ ತಾಯಿ ಪ್ರಸನ್ನಳಾಗಿ ಮಡೆಯ ಅನ್ನ 
ವನ್ನುಂಡು ಸುಖನಿದ್ರೆ ಮಾಡುತ್ತಾಳೆ. (ಕಕ್ಕೂರ. ೩). "ಮಡೆಹಬ್ಬ' 
ಪರಾ. ೫. ಎಂಜಲು; ಉಚ್ಛೆಷ್ಟ : " ಮಡೆಗೂಲು್‌' ಪರಾ. 
ಮಡ್ಯ: ೨. " ಮಡವಾಯ್‌' ಪರಾ. 

[ದೇ.॥ ತಮಿ. ಮಟ್ಟಿ ; ತುಳು. ಮಡೆ; ತೆಲು. ಮಡ, ಮಡವ] 
ಮಡೆ (ನಾ). (ಕರಾ) ಹುಲ್ಲಿನ ಹಗ್ಗ : ` ಮಡೆಹಗ್ಗ ' ಪರಾ. [? 7 
ಮಡೆಗೂಟ್‌, ಮಡಗೂಳ್‌, ಮಡಗೂಲು್‌(ನಾ). ತಿಂದು ಮಿಕ್ಕ ಅನ್ನ; 

ಎಂಜಲನ್ನ ; ಉಚ್ಛಿಷ್ಟ : ಈತನೊಳ್‌ ತೊಟ್ಟ ಕಿಂಕರಭಾವಂ ನಮಗಕ್ಕಿ 
ಗೊಟ್ಟು ಮಡೆ[ ಕಾಕಾ. ಡ) ಗೂಲುಣ್ಬಂದಮಂ ಪೋಲದೇ 
(608. ೦೪-೨) ಮಡೆ ೫೫೦- ಡ]ಗೂಟ್‌ ಬೀಲುಡೆ ಬಾಯ 
ತಂಬುಲವಿಂವಸ್ಪ ಶ್ಯಂಗಳೇನಲ್ಲಮೇ (ಶುರಾಶಾ.೯-060), ಮಡಗೂಳ ; 
ಮೆಲ್ಪ ಬಾಯ ತಂಬುಲವೆಳಕೊಂಡು ವುಂಡ ಮಡಗೂಳುರದಂಕುಸವಾಗಿ| 
ಕೊಯ್ದ ನುಣ್ಣಲೆಯಿವು ಕಾಗುವುವಲ್ಲದೆ ವಿರೋಧಿನೃಪರ್‌ಚ್ವಲದಂಕರಾಮ। 
ನೊಳೀ ಮಲೆದಿದಿರಾದಡಾ ಕುದುರೆ ಆನೆ ರಥಂ ನೆಣ ಕಾಯಲಾರ್ಪುವೇ 
(06. ೫1, ರಾಸ, 93-40 ; 1162) ; ನೀನೊರ್ವಂ ಮುಡಿದ ಮುಡಿಯ 
ಬಾಸಿಗಮಾ ಮೆಯ್ಕೊಳ್‌ ತೊಡೆದನುಲೇಪನವುಟ್ಟು ಕಳೆದ ದುಪ್ಪಟಿಯೊಜಗಿದ. 
ಹಕ್ಕೆ ಮಡಗೂಳೇತದಆ್‌ಂ ನಿನ್ನೊಳಗಾನೊಡವೆರೆವುದು ಮತವೇ (ಇಡುಳಾೂ 
0೬-46). ಮಡಗೂಲಿ್‌ ; ಕುರುಪ್ರಧಾನನೊಳ್‌ ಕಲುಪನೆ ನಿಚ್ಚಟಂ 
ಬಿಸುಟು ನಿನ್ನಯ ಪೇಬ್ಡುದುಗೆಯ್ದು ಪಾಟ*ಯಂ (ಮೆಜಳಯೆಮ್ನೆ ಬಾಯ 
ತಂಬುಲದೊಳಂ  ಮಡಗೂಟಕೊಳಮಂಗವಲ್ಲಛಾ (ಕೂಕಣ. ೦೪-೦೦); 
ಪೆಣರ ಮಡಗೂಟಕ ರಾಜ್ಯಕ್ಕೆಆಗಿರ್ದುದು ತಮಗೆ ನಿಟ್ಟೆಯೆಂಬಂತೆ 
(6ತಫು- ೨-೦೦೭). [ಮಡೆ 4 ಕೂಟು] 


36 


45 


ಮಡೆಭೂಮಿ (ನು). ಬತ್ತದ ಗದ್ದೆ : (ಣ್ಣ: ೦ಬ. [ಮಡ್ಕೆ -- ಭೂಮಿ] 
ಮಡೆಯ (ನಾ). ಏನೂ ತಿಳಿಯದವನು ದಡ್ಡ ; ಮೂರ್ಬ : ಮಡೆ 
ಯಂಗುತ್ತಮ ವಿದ್ಯೆ ಬೆಟ್ಟಿ (ಟೀಮೀಕ. 68): ಮರುಳ, ಮಂಕ, ಮುಟ್ಟಾಳ. 
ಮಡೆಯ., ಮಡ್ಡಿ ಎಂಬ ಬಿರುದುಗಳನ್ನು ಹೊಂದಿದ್ದ ಐವರು ಶಿಷ್ಕರಿದ್ದರು 
(ನಗೆಗೆ. 0); ಅಪ್ರಯೋಜಕನುಂ ಮಡೆಯನುಂ ಆಗಿ ತೋರ್ಪುದುಂ ಪಲರ್ಮೆ 
ಕೆಲಸಕ್ಕೆ ಬಂದಪುದು (ಯತ್ರ, ೨೦-೪೪೦). 
[ದೇ॥. ತಮಿ. ಮಟ್ಟೈಯನ*, ಮಟೈಯನ್‌; ಮಲ. ಮಡಯನ್‌ ; 
ತೆಲು. ಮಡಿಯ] 
ಮಡೆಹಗ್ಗ (ನಾ). ಇ ಮಡೆ : ಕಾಲಿಗೆ ಕಟ್ಟಿದ ಮಡೆಹಗ್ಗ ಮೇಲೆ 
ಹತ್ತುತ್ತಿದ್ದಾಗ್‌ ತುಂಡಾಯ್ತೂ (ರಃ. 36). 
ಮಡೆ 4 ಹಗ್ಗ (ಎವಗ್ಗ)] 
ಮಡೆಹಬ್ಬ (ನಾ). ಗ್ರಾಮದೇವತೆಗೆ ನೈವೇದ್ಯ ಸಮರ್ಪಿಸಿ ಆಚರಿ 
ಸಂವ ಒಂದು ಹಬ್ಬ : ಹದಿನೈದನೇ ದಿನ ಮದೇಹಬ್ಬ. , , ಅರಸಿಣದ 
ಹುಗ್ಗಿ ಅನ್ನವನ್ನು ಹೊಸಮಡಕೆಯಲ್ಲಿ ಮಾಡಿ, ಅದರ ಮೇಲೆ ಹೊನ 
ಮುಚ್ಚಳ ಮುಚ್ಚಿ, ಮುಚ್ಚಳದ ಮೇಲೆ ತಂಬಿಟ್ಟು ಇಟ್ಟು, , , ಮಡೇ 
ಹೊತ್ತು ಹೋಗುತ್ತಾರೆ (ಇನ್ನೂರು. ೪). [ಮಡೈ “- ಹಬ್ಬ ್ಸ(ಇಪರ್ಬ) ] 
ಮಡೆಹೊರಳು (ಕ್ರಿ). ೧, (ದೇವರ ಸೇವೆಯ ಒಂದು ಅಂಗವಾಗಿ) 
ಮಡೆ ಹಾಕಿದ ಸ್ಥಳದಲ್ಲಿ ಹೊರಳು ; ದಿಂಡುರುಳು : ಸಂಕಟ ತಾಳ 
ಲಾರದೆ, ಕಮಲಾ ಮಡೆ ಹೊರಳುವಂತೆ ಹೊರಳಿದ್ದಳು (೩೦8. 0೪೪), 
ಪಿ. (ಆಲಂ ಸುತ್ತಿ. ಹೊರಳು : ಐದಿ ಬಹ ಚತುರಂಗವಾಹಿನಿಯಾ 
ಹೊಂದಿದಿಳೆ ಕುಸಿದು. . .ಕೂರ್ಮ ಮಡೆಹೊರಳಿಂದ ಳಿದ 'ಗಿರಿಯಲ್ಲಾ 
ಡಿದವು (ರಾ: ೩-೩): [ಮಡೆ 4 ಹೊರಳ್ಳು (ಎಪೊರಳ್‌) ] 
ಮಡ್ಡ (ನಾ). ೧. ಬುದ್ಧಿಯಿಲ್ಲದವನು ; ದಡ್ಡ ; ಪೆದ್ದ ; ಶರಭಲೀಲೆ 
ಯೊಳು ಹರಿ ಮಡ್ಮನ ಭಂಗಿಸಿದನೆಂದು (ಕ್ಕು. ೩-೦೬-೦); ದಡ್ಡರನ್ನು 
ಮಡ್ಡರನ್ನು ಆರಿಸಿ ಅವರಿಗನುಕೂಲವಾಗುವಂಥ ಶಿಕ್ಷಣಸಂಸ್ಕೆಗಳಲ್ಲಿ 
ವಿಶೇಷರೀಶಿಯ ಶಿಕ್ಷಣ ಕೊಡಲು, - .ಸುಧ್ಯವಾಯಿತು (ಶರ. ೩೭೨). 
(ಗು). ೨. ಬುದ್ಧಿಯಿಲ್ಲದ;ದಡ್ಡತನದ : ಮಡ್ಡಜಜೀವಿಗಳ ಕೈಯಲ್ಲಿ 
ದೊಡ್ಡ ಲಿ;ಗಎರ್ದಡೇನು (9998. ೨೬೪-೦೦) ; ಮಡ್ಡಜನ ಸ್ವಾಮಿ, 
ಬಾರುಕೋಲೆ ಸರಿ ಅವರಿಗೆ (ರಳುಕು- ೬೨), 
[ಮಡ್ಡ್ನು (ಮಡ್ಡಿ) 4 -ಲ್ಲ. / ತಮಿ. ಮಟ್ಟನ್‌] 
ಮಡ್ಡತನ (ನಾ). ದಡ್ಡತನ; ಮೌಢ್ಯ; ಮಡಿ ಉಟ್ಟರೂ ಮಡ್ಡತನ 
ಬಿಡಲಿಲ್ಲ (ಣರ). [ಮಡ್ಡ 4 ತನ] 
ಮಡ್ಡಮ್ಮ “ಮೇಡಂ ' ನೋ. 
ಮಡ್ಡಿ, ಮಂಡ್ಕ. ಮಡ್ಡು,. ಮಿಡ್ಡೆ, ಮೆಡ್ಡೆ (ನಾ). ೧. (ದ್ರವ 
ವಸ್ತುವಿನ ತಳದಲ್ಲಿ ನಿಲ್ಲುವ) ಗಟ್ಟಿಯಾದ ಭಾಗ ; ಗಷ್ಟು ; ಗಸಿ: 
ಹರಳೆಣ್ಣೆಯ ತಳದಲ್ಲಿರುವ . , , ಮಡ್ಡಿಯ ಗಟ್ಟಿಭಾಗ ಒಂದು ಅಡಕೆ 
ಯಷ್ಟನ್ನು . . , ಹೊಟ್ಟೆಗೆ ತೆಗೆದುಕೊಂಡು ಆಸನಕ್ಕೆ ಸವರಿದರೆ ಮೂಲದ 
ಅಂಕುರಗಳು ಹೋಗ:ವುವು (ತಳಕ್ಕೆ. ೪೬೪); ಈ ಮೂರು ವಸ್ತುಗಳನ್ನು 
೬.೬ ಯಂತ್ರಗಳಿಂದಲೇ ಪುಡಿಮಾಡಿ, ನೀರಿನಿಂದ ಮಡ್ಡಿಯಾಗಿ. ಮಾಡಿ 
ಕಾದಿರಿಸಬೇಕು (6ಊಂ. 000), * ಮಷ್ಟು ` ಪರಾ. ೨. ಉಂಡೆ; 
ಮುದ್ದೆ : ಹೆತ್ತ ತುಪ್ಪ ಸಕ್ಕರೆಯ ಮಡ್ಡಿ ಮೆದ್ದೆಯಾ (ಕಾ೦೪- ೦೩-೨). 
೩. ತುಂಬಾ ಬೆಂದುದು ; ಗಿಂಜಲು: ನನಗೂ ಅಷ್ಟು ಹಸಿವಿರುವ 
ಹಾಗೆ ಕಾಣೆ. ಮಧ್ಯಾಹ್ನೆ ಅನ್ನ ಮಡ್ಡಿಯಾದುದಕ್ಕೋ ಏನೋ 
(೫62- 39) ; ತೀರ ಹೆಚ್ಚಾಗಿ ಬೆಂದ ಆ ಮಡ್ಡಿಯನ್ನು . ., ಹೇಗೋ 
ನುಂಗಿ (ಖುಗಿಯು- 3೯). ೪. ಕುದುರೆ, ದನ ಮೊದಲಾಡುವುಗಳಿಗೆ 
ಹಾಕುವ ಮುಸುರೆ; ಕಲಗಚ್ಚು 2 ಹಸುವಿಗಿಟ್ಟಳು ಹಾಲು ಓಗರ 


ಮಡ್ಡಿ ೬೮೭೧. 


ಬಿಸಿಮುಡ್ಡಿಯ ಗಂಡಗೆ ಹಾಕಿ (ಶ್ರಕುರ, ೧-000-೬) ; ಕುದುರೆಗೆ ಕುದಿವ 
ಮಡ್ಡಿಯಂ ನೀಡಿಸಲು (ಗುರುತಾ. ೨-೬); ಮಡ್ಡಿ ಕುದುರೆಗೆ ಲೇಸು 
(ಗರಿ ೦೦೬). ೫. ಮೃದುವಾದ ಅಂಟನ್ನು ಸ್ರವಿಸುವ ಒಂದು 
ಬಗೆಯ ಮರ : ಹಳದಿ ಪಾವಟೆ, ಐನ್‌ಪೆ, ಮಡ್ಡಿ (ಕಕ: ೩೩-೦೦೯)- 
ಮರಗಳು , . . ಚೌನಂಗಿ, ಮಡ್ಡಿ, ಹೊಂಗೆ, ಗೇರು (ನಮ್ಮನು. 2೩೬). 
೬. ಒಂದು ಬಗೆಯ ಸುಗಂಧದ್ರವ್ಯ: ಪರೆದಗರು ಮಡ್ಡಿ ಕಾಳಾಗರು 
ಧೂಪದ ಪೊಗೆ ತೆರಳ್ಹು ಮಂದಯಿಸಿದ ಕಪ್ಪುರದ ರಜಂ ಕೆದಟ್‌ದ ಕತ್ತುರಿ 
[ಯಾ ಕೆಸರಣಮದಾ]ದುದಾ ನೃಪಸಭೆಯೊಳ್‌ (ರಮಾ ೩-೩4); 
ಮಡ್ಡಿ ಎಂದರೆ ಸಾಂಬ್ರಾಣಿ (ತಮ್ಮನು. 0೩೬). * ಹಾಲುಮಡ್ಡಿ ' ಪರಾ. 
ಿ. ಸುಗಂಧದ್ರವ್ಯದ ಮೇಲೆ ಹಾಕುವ ತೆರಿಗೆ: ಹುಲ್ಲುಹಣಾ ವುಪ್ಪಿನ 
ಮೋಳೆ ಯಾಚಲ ವೈರು ಮಡ್ಡಿ ಪತಂಗ ಪೊಪ್ಪಳಿ ಶೀಗೆ ಶೆಂಪುನೂಲು 
(ಕಂ. ೧೩% ೪೨-೯೪; 1688). ಮಂಡ್ಯ: ೬. ಗುಗ್ಗುಳ ಧೂಪ, 
ಮಂಡಧೂಪ, ಮಡ್ಡಿಧೂಪ. ಬಾಗಧೂದ (ರ್ಕ. ೪-೩). ಮಡ್ಡ್ಯು: 
೧. ಜಿಡ್ಡುತುಪ್ಪಕ್ಕೆ ಮಡ್ಡು ಬಹಳ (ಗಾರೆ): ೮. ಹೊಟ್ಟು: ಉಮಿ: 
“ಮಡ್ಡು ; ಗುಂಗು” (ಕತ್ನತಾ- ೨00). ೯. (ಆಲಂ) ಸೊಕ್ಕು : 
ಮದ: 
ಇಳಿಸಿ... ನಿರ್ಣುಯಕ ಅಭಿಪ್ರಾಯ ಕೊಟ್ಟರು  (ರೀಶಹ- 1 ೦೭); 
ನೂರಾರು ವೇಷ ಕಳಿಸಿದಿರಿ ಮಡ್ಡ ಇಳಿಸಿದಿರಿ ಮಾನ ಬೆಳಿಸಿದಿರಿ (ಕಾರುಣ. 
10-00)- . "ಜಿಡ್ಡು ' ಹೋ. ಮಿಡ್ಡೆ ; ೩. ಅದೇನು ಅನ್ನ ಹಾಗೆ 
ಹಿಸುಕಿ ಹಿಸುಕಿ ನೋಡುತ್ತೀರಿ? ಮಿಡ್ಜೆಯೋ? ಸ್ವಲ್ಪ ನೀರು ಹೆಚ್ಚಾಗಿ 
ಬಿಟ್ಟಿತೇನೋ | (ಶ್ರೀಕತು- 090). ಮೆಡ್ಡೆ ; ೩. ಗೆಡ್ಡೆಯ ಹೊಲ ಹೀನ 
ಗೊಡ್ಡುಹೆಂಡತಿ ಹೀನ ಮೆಡ್ಡೆಯ ಬೋನವೆ ಹೀನ (ಇಂತಾಶ- 6೬-೭೩): 
[ದೇ.॥ ತಮಿ. ಮಣ್ಣಿ; ಮಲ. ಮಟ್ಟು ; ತುಳು, ತೆಲು. ಮಡ್ಡಿ] 

ಮಡ್ಡಿ, ಮಡ್ಡು, (ನಾ). ೧. ಮೂಢ; ದಡ್ಡ: ಇದರಿಂದ ಮಡ್ಡಿ 
ಎಂದರೆ ಬುದ್ಧಿ ಚುರುಕಿಲ್ಲದ ವ್ಯಕ್ತಿ ಎಂಬ ಅರ್ಥ ಬಂದಿದೆ (ಕನ್ನುಕು. ೧; 
ಇಷ್ಟಾದರೂ ಮಡ್ಡಿ ಜನಾರ್ಧನನಿಗೆ ಜಡ್ಡು ಹರಿಯಲಿಲ್ಲ (ತುರಕುಂ. ೪6) 

ದುರುಳ, ಮಂಕ, ಮಖಟ್ಸಾಳ, ಮಡೆಯ, ಮಡ್ಡಿ ಎಂಬ ಬಿರುದುಗಳನ್ನು 

ಹೊಂದಿದ್ದ ಐವರು ಶಿಷ್ಕರಿದ್ದರು (೩66. ೦). “ಮಡೆಯ' ಪರಾ. (ಗು). 
೨. ಮೂಢತನದ ; ತಿಳಿವಳಿಕೆಯಿಲ್ಲದ; ಆಯುಷ್ಕಕ್ಕೆ ಮಡ್ಡಿ 
ಜನರು ಏಕೆ ಆಶೆಪಡುವರೋ (ಕಂಯೂತ್ರಿ. 36) ; ನೀನು ಮಡ್ಡಿ ಹುಡುಗ! 
(ರಣ: ೩೬) ಮಡ್ಗು: ೨. ಹಳ್ಳಿಯವ್ರು ಮಡ್ಡುಜನಗಳಾ ? 
(ನಕರ, ೨೩). [ದೇ.॥ ತಮಿ. ಮಟ್ಟಿ ; ತೆಲು. ಮಡ್ಡಿ) 

ಮಡ್ಡಿ, ` ಮೊರಡ್ಕು ' ನೋ. 

ಮಡ್ಡಿತನ (ನಾ). ,. ಮಡ್ಡ ತನ : ಪುಳಕದಲಿ ಮೈಯುಬ್ಬಿ ಅಚ್ಚರಿಯ] 
ಸವಿಯುತಿರೆ ಆಡಿ ಜರೆಯುವರೆಮ್ಮ ಮಡ್ಡಿತನಕಿವರು (ದ್ರಾ $0. ೨೦-೬); 
ಮದುವೆಯಾಗುವುದು ಮೂರ್ಪಿತನ ; ಮಡ್ಡಿತನ (60ಜೂ. ೩೭)- 

ಮಡ್ಡಿ, 4 - ತನ] 

ಮಡ್ಡಿಮರ (ನಾ). ಹುಲುಮಡ್ಡಿಯನ್ನು ಉತ್ಪತ್ತಿಮಾಡುವ ಮರ ; 
ಚಿಲಂಧೂಪ- ಚಿಲಕಡಿ. ಗುಗ್ಗುಳಧೂಪ, ಮಡ್ಡಿಮರ, ಮಾದಿ. ಚಿತ್ತ, 
ಧೂಪ (ಕೈ 5೧- ೦೩-೨೩೬): [ ಮಡ್ಡಿ, 4 ಮರ,] 

ಮಡ್ಡಿಸಾಂಬ್ರಾಣಿ (ನಾ). ಬುದ್ದಿಯಿಲ್ಲದವನು ; ದಡ್ಡ: ಮಡ್ಡಿ 
ಸಾಂಬ್ರಾಣಿ. ಗುಣಿತಪದೆ. ಮಡ್ಡಿ ಎಂದರೆ ಸಾಂಬ್ರಾಣಿ. ಮಡ್ಡಿ ಪದದಂತೆ 
ಬುದ್ಧಿ ಚುರುಕಲ್ಲದ ಪ್ರಾಣಿ ಎಂಬ ಅರ್ಥದಲ್ಲಿ ಬಳಕೆಯಲ್ಲಿದೆ (ತನ್ಮತು. 
04); ನೀನು ಜಾಣ, ನಿನ್ನನ್ನು ಕಟ್ಟಿಸಿದರು. ನಾನು ತಿಳಿದೇ ಇದೆ ವಡ್ಡ. 
ಮಡ್ಡಿಸಾಂಬ್ರಾಣಿ (ಸಂ್ಕಾರಾ. ೨೫) ;: ಈ ಹಳ್ಳಿಯವರ ಹಾಗೆ ನಾನೂ 
ಮಡ್ಡಿಸಾಯ್ರಾಣಿ ಎಂದು ಹೇಳುವೆಯೇನು ? (ಮುಬ್ಗುಮೂ. ೭೭). 


ನವಜೀಕಾಕಾ ಅವರ ತಲೆಯಲ್ಲಿಯ ಮಾಮಲತ್ತಿಯ ಮಡ್ಡನ್ನು |. 


ಮಣ್‌ 


p ಮಡ್ಡಿಮತ್ತು ಸಾಂಬ್ರಾಣಿ ಎಂಬ ಎರಡು ಶಬ್ದಗಳಿಗೂ ಸುಗಂಧ 
ಪ್ರವ್ಯ ಮತ್ತು ತಿಳಿಗೇಡಿ ಎಂಬ ಅರ್ಥಗಳಿರುವುದರಿಂದ ಇದು 
ಚಮತ್ಕಾರದಿಂದ ಮಾಡಿದ ಒಂದು ಕೂಡುನುಡಿ. 

[ ಮಡ್ಡಿ 4 ಸಾಂಬ್ರಾಣಿ. / ತಮಿ, ಮಟ್ಟೆಯಚಾವ್ದಿರಾಣಿ ; ಮಟ್ಟ 
ಯನ್‌ಚಿಮ್ಹಿರಾಣಿ ] 


ಮಡ್ಡು, 'ಮಡ್ಡಿ' ನೋ. 
ಮಡ್ಡು 'ಮಡ್ಡಿ' ನೋ. 
ಮಡ್ಡು, (ನಾ). ಪಶುಗಳ ಯೋನಿ: ಆಗ ತಾಯಿಕುರಿ ಅದರ ಮಡ್ಡು 


ಮೂಸಿ ತನ್ನ ಮರಿಯೇ ಅಲ್ಲವೇ ಎನ್ನುವುದನ್ನು ನೋಡಿಕೊಳ್ಳುತ್ತದೆ 
(ನನ್ನೂರು. ಇ). [ ಆ ಮಡಿಲ] 


ಮಡ್ಡು (ನಾ). ೧. ಒಂದು ಬಗೆಯ ಚರ್ಮವಾದ್ಯ ; ಪಟಹ 


ಮೃದಂಗ ಡಿಂಡಿಮ ಮಡ್ಡು [ಜಾಂ ಡ್ವ]ಜರರ್ಭರ ಪಟು ಶಂಖವಾಸ 
ಭೇರಿಗಳ ಜಟಿರಿತನಾದವೆಸೆಯೆ ಕಂಪಭೂಪನ ಕಟಕ ನಡೆದುದು (ಕುಣ 
0೪-೬). ೨. ಒಂದು ಬಗೆಯ ಆಯುಧ (?) : ಹೊಳೆದ 
ಮಡ್ಡು `ಕಠಂರಿ ಡೊಂಕಣಿ . ., ಕಟಿಯ ಗಂಟೆಯ ದಳವನೀಕ್ಷಿಸು 
(ವಾಲಿ: ೩-೨೦): ಬಾರಿಪರಿದನು ದನುಜ ಮಡ್ಡು ಕಠಾರಿಯಲಿ 
ಕರ್ಣೂಸ್ತ್ಯ ಧಾರಾಸಾರದಲಿ ಮೈ ನೆನೆದು ಹೊನಲಿಡುವರುಣವಾರಿಯಲಿ 
(ಕುಪ್ಮಾರ್ರೋ- ೦೬-೪). [Xo] 


ಮಣ್‌, ಮಣು, ಮಣ್ಣು (ನಾ). ೧. (ಬಿಸಿಲು, ಗಾಳ್ಕಿಮಳೆಗಳಿಂದ 


ಕಲ್ಲುಗಳು ಚೂರಾಗಿ ಉಂಟಾದ) ಸಣ್ಣನಾದ ಹುಡಿ; ಮೃತ್ತಿಕೆ: 
“ ಮೃತ್‌, ಮೃತ್ತಿಕಾ - ಈ.೨ ಮಣ್‌” (ಹಣಡು. ೨೬-೩) ; ಐರಾವತದ 
ಹರವೃಷಭದ ಕೋಡ ಮಣ್ಣುಮನಾಕಾಶಗಂಗೆಯ ನೀರುಮಂ . . , ತುದ 
ಮುರವನಿತಾಜನಕ್ಕಂ ಸಾಮಂತಚಕ್ರಕೃಮುಡಲಿಕ್ಕಿ (ಕಂಕಣ. 0-0೬ ೫) ; 
ದರಿಯ ಮಣ್ಣಂ ಕೋಡೊಳೆತ್ತಿ ತಂದವರ ಮುಂದಿಕ್ಕುವ ಭದ್ರಗಜವ್ರಜ 
ಮುದುಂ (50559, ೦೦8-30). `ತಿರುಮಣ್‌್‌` ಪರಾ. ೨. ಬೆಳೆ ಬೆಳೆ 
ಯುವ ಭೂಭಾಗ : ಜಮಿನು; ಗದ್ದೆ : ಕೊಟ್ಟೂರ್ನ್ನೂಮಗ್ರಮಂ 
ಅದರ್ಕೈ ಆ ಪುಸುರಾತದ ಕದ ಕೆಬಗೆ ದಸಕಣ್ಣುಗಂ ಮಣ್ಣದ ಬೂ ಒಡೆ 
ಯದು ತನಗೆಯುಂ (ಏಕ. ಸ (0, ತಕ್ಕಡ: ೦೦೪-೦೬: ಸು. 5001) ; 
ಸ್ವಸ್ತಿಶ್ರೀ ಚೆನ್ನಿಯಮ್ಮರಸರ್‌ ದೇವರ್ಗ್ಗೆ ಮಣ್ಣಂ ಕೆೊಟ್ಟರ್‌ (ಎಳ: ೩1, 
ಕತ್ರರು. 3೪-೦; ಸು. 500 1); ಮಣ್ಣಿಲ್ಲದೆ. ಬೆಳೆವೆನೆಂಬ . , - 
ಪಚ್ಚಪಸಿಯೆಗ್ಗನು ಪೋಲ್ಕುಂ  (ರರ್ನೂನ್ಕು. 0-೬೭). ಮಣು: 
೧. ಮರ ದೇವರಲ್ಲ ಉರಿಯಲ್ಲಿ ಬೆಂದಿತ್ತು ಮಣು ದೇವರಲ್ಲ ನೀರಿನ 
ಕೊನೆಯಲ್ಲಿ ಕದಡಿತ್ತು (ಸರ್ಶನು 63-186) ; ಖುಲ್ಲ ಪರವಾದಿ 
ಜೈನರನಿರದೆ. ಸಂಹರಿಸಿ ಹಲ್ಲುಗಳ ಕಳೆದು ಮಣುವಿನ ಮೂಲು 
ಖಂಡುಗವನಲ್ಲಿ ಕಣಜಂ ಕಟ್ಟಿ ತುಂಬಿಸುವರು (ಕಂತ. ೬೨-೪೦), 
೨. ಮೂಲಸ್ಕಾನದ ಸೋಮಯದೇವರಿಗೆ ಖಂಡಿತವಾಗಿ ಗದೆ ದುಣುವಿನ 


-ಮೂಗುಳ ಗದೆ ಹೊಲನು ಮೂಗುಳ (ಎಕ. ಹ. ರಾಗೇಶ. ೧೬-3; 1:91). 


ಮಣ್ಣು : ೧. ಮಾಯೆಯಾಡಿಸುವ ಮಣ್ಣ ರೂಪು ಕಪ್ಪಡದ ಹಾಡೆ ಕಲ್ಲ 
ಜಂತ್ರ ಹುಲ್ಲ ಬೊಂಬೆ (೧4ರ. 6-046) ; ಕರಿಯ ನೋಂಪಿಗೆ ತನುಜರಿರ 
ನೀವೆ ತರಲು ಬೇಕೈ ಮಣ್ಣನೆದರೆ ಹಿರಿದು ತಂದೊಟ್ಟಿದರು ಮಿಗೆ 
ಮೃತ್ತಿಕೆಯ ಗಿರಿಯಂತೆ (ಕುವ್ಮಾಅ: ೬೧3. 30-೯) ; ಮಣ್ಣಿಂದ ಕಾಯ 
ಮಣ್ಣಿಂದ. ಮಣ್ಣಿಂದ ಸಕಲ ದರುಶನಗಳೆಲ್ಲ ಮಣ್ಣಿಂದ ಸಕಲವಸ್ತುಗಳೆಲ್ಲ 
ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ (ಕೃರಂರ- ೨-60 ಅನುಶಲ್ಣನ): ೨. ಬಿಜಲ 
ಮಾದೇವಿಯಾಳುತ್ತಿರೆ ಅಲ್ಲಿ ಕೊಟ್ಟುದು ಪದಿರ್ಕಣ್ಣುಗ ಮಣ್ಣು ಬತ್ತದ 
ಮಣ್ಣು (ಎಕ. 211೬ ಶರಾ. ೨೪-೩೮ ; 900) ; ಮಾಜುಪಸುವಂ . . . 


ಕೊಟ್ಟಿಂ (ಎಕ. 311 (1): ನುಂತ್ಸುಲೀ. ೫೬-೦೦; 1049) ; ಮೇ ಎಂದರೆ 


ಭೂಮಿಗೆ ಮೇಲ್ಮುಸುಕಾಗಿರುವ, ಧೂಳಾಗುವ ಮತ್ತು ಸಸ್ಯಗಳಿಗೆ ಆಹಾರ 
ಭೂತವಾಗಿರುವ ಪದಾರ್ಥ (ಕೃತಕ. 0). ೩. ಭೂಮಿ; ನೆಲ: 
ಹೊನ್ನೆನ್ನದು ಹೆಣ್ಣಿನ್ನದು ಮಣ್ಣೆನ್ನದು ಎಂದು ನೆನೆನೆನೆದು (ಮಶಾರೇ. ೨. 
0೯-೩೦) ; ನೀರ್ಗುಳುಗುಳನೊಗುತಡ್ಡಬಿದ್ದನು ಮಣ್ಣೊಳಾ ಗಜದ 
ಮುಂದವನು (ಕಂಠ. ೩೬-೩೩) ; ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ 
ರಾವಣ ಕೆಟ್ಟ (ಣರ). ೪. ಧೂಳು : ಎಳ್ಳು ಮತ್ತು ಅಗಶಿ ಇವು ಘುಟ್ಟ 
(ಮಣ್ಣು ಕಸಾ) ತೆಗಿಯುವ ಜೀನಸುಗಳಿರುವುದರಿಂದ (ಮುಂಂದ್ಕಾ. 
ಶ್ರತ್ತಾಸ ೨). ೫. (ಆಲಂ) ಅನಿತ್ಯವಾದುದು ; ಎನ್ನ ಕಾಯ 
ಮಣ್ಣು ಜೀವ ಬಯಲು ಅವುದ ಹಿಡಿವೆನಯ್ಯು ದೇವ (ಮುಶಾರೇ- 2. ೦೪-೦೨). 

ಮಣ್ಣಂಗಟ್ಟಿ ಎ ೧. ಮಣ್ಣಿನ ಉಂಡೆ, - ಮಂದ್ದೆ. ೨. (ಆಲಂ) 
ಕೆಲಸಕ್ಕೆ ಬಾರದುದು : ನಿರುಪಯೋಗಿಯಾದುದು : ಏನೋ ರಾಜ್ಯ 
ಕೊಳ್ಳೆ ಹೋಗುತ್ತೆ ಅಂದರೆ ಏನಿಲ್ಲ ಮಣ್ಣಂಗಟ್ಟಿ (ಸ್ಮಾಬಿಸ್ಮೇ,. ೬೭)- 
ಹತ್ತಿಕೊಳ್ಳು : ಧೂಳಾಗು : 
ಮಣ್ಣಾಯಿತ್ತು ಮೈಯು ಪೀತಾಂಬರವು (ಕೃರಂದ./ ೨-೨00-೩) ; 
ಇಳಿವುದರೊಳು ಹೊಸವರಿಸೆಯಿದೆಂದನು ಕುದುರೆಯಿಂದಿಳೆಗೆ ಬಿದ್ದವನು 
ಮಾಸೆಯು ಮಣ್ಣಾಗಲಿಲ್ಲವ ಬಿದ್ದರು ಎಂದುಕೊಂಡೇಳ್ವೆರಂತಹರು 
(ಇಂತಾಶ. ೨೬-೬5)... ೨. (ಆಲಂ) ಕೇಡುಂಟಾಗು : ಇಂದುವರೆಗಂ 
ತಂಗಿಯೆಂದು ಕರೆದಿಹ ಬಾಯ್ಗೆ ಮುಂದೆ ಮಣಳ್ಳಿಯ್ತೆ (೫೦ರ. 
986-900). ಸಿ. ಮಣ್ಣಿನಲ್ಲಿ ಸೇರು; ಮಣ್ಣಿನಲ್ಲಿ ಒಂದಾಗು: 
ನಮ್ಮೊಂದಿರವಂತಿಂತುಟಿಂದೇನುಮಜ್‌ಯದೆ ಮಣ್ಣಾಗಿ ಕಲ್ಲಾಗುತುಂ. . . 
ಎಂತಕ್ಕೆ ಬಂದೆಂ ನರಜನ್ಮಕೃಯ್ಯ (ಕಣ: ೨) ; ಗೊತ್ತಿಹುದೆಲ್ಲರಿಗೆಮ್ಮ 
ಭವಿಷ್ಠವು ನಾಳೆಗೆ ಮಣ್ಣಾಗಲಿಪೆವು (0೫ರ. 093-000)- ಮಣ್ಣಿಗೆ 
ಮಣ್ಣು ತಿನ್ನಿಸು ಎ (ಆಲಂ) ಕಷ್ಟಪಡಿಸು ನ ಹಿಂಸೆಗೊಳಿಸು: ದೊಡ್ಡ 
ಮನುಷ್ಯನಂತೆ ಆವಾಗಲೂ ವೇಷವನ್ನು ತಾಳಿಕೊಂಡು. . . ಪೋಲೀಸಿನವರಿಗೆ 
ಮಣ್ಣಿಗೆ ಮಣ್ಣು ತಿನ್ನಿಸಬೇಕು (ಶೆಸ್ಕಶೇ- ೩೦)- ಮಣ್ಣಿಗೆ ಮಣ್ಣು 
ತಿನ್ನು ಎ (ಆಲಂ) ಕಷ್ಟಪಡು ; ಹಿಂಸೆಗೊಳ್ಳು : ಶತ್ರುಗಳೊಡನೆ 
ಹೋರಾಡಿ ಮಣ್ಣಿಗೆ ಮಣ್ಣು ತಿಂದು ಹೋಗಿರುವನು (ಶೆಕ್ಕಜೇ. ೦೩೦). 
ಮೆಣ್ಣಿನ ಮಕ್ಕಳು ಎ ರೈತರು : ಮಣ್ಣಿನ ಮಕ್ಕಳು ನಾವು (ಮುತ್ತಿತು. ೨೬೦), 
ಮಣ್ಣು ತಿನ್ನು ಇ ೧. ಮಣ್ಣನ್ನು ಮುಕ್ಕು; ಮಣ್ಣನ್ನು ತಿನ್ನು: 
ಕಂದಾ ಬೇಡವೊ ತಿನ್ನಬೇಡವೊ (ಕೃರಂದ. ೨-೨೦೩ ಶ್ಯ). 
೨. ಮಣ್ಣಿಗೆ ಮಣ್ಣು ತಿನ್ನು: ಅವರೆಲ್ಲಾ ಮಣ್ಣು ತಿದು ಹೋಗುತ್ತಾರೆ 
(ಕುಖ್ಕುರೆ, ೦೬೦). ಮಣ್ಣು ತಿನ್ನೋ ಕೆಲಸ ಇ (ಆಲು) ನಿಕೃಷ್ಟವಾದ 
ಕೆಲಸ ; ಪೆಚ್ಚು! ಕೆಲಸ ; ನನಗೆ ಹೇಳದೇಲೇ ಮಣ್ಣು ತಿನ್ನೋ ಕೆಲಸ ಮಾಡಿ 
ಕೊಂಡಿದ್ದಾರೆ (408. ೨63). ಮಣ್ಣುಬೀಳು ಎ ೧. ಧೂಳು ಉದುರು : 
ಕಣ್ಣಿಗೆ ಮಣ್ಣು ಬಿದ್ದು ಕೆಂಪಾಯಿತು (62). ೨. (ಆಲಂ) ಹಾಳಾಗು ; 
ನಾಶವಾಗು : ನಿಮ್ಮ ದಮ್ಮಯ್ಯ. ಅಂತಹವುಗಳನ್ನು ಪ್ರಕಟಿಸಬೇಡೀಂದ್ರೆ. 
ಎಲ್ಲಾದರೂ ಕೆಲಸದ ಬಾಯಿಗೆ ಮಣ್ಣು ಬಿದ್ದೀತು (ಸಂರ್ಕಾರಾ. ೦೩೫). 
ಮಣ್ಣು ಮಸಿ-ಕೆಲಸಕ್ಕೆ ಬಾರದುದು ; ಅಪ್ರಯೋಜಕವಾದುದು : 
ನಾನು ಕಾಣೆನೆ ಅವಳು ಕೊಳ್ಳುವುದು. ಸ್ನೋ, ಪೌಡರು, ಚೋಳಿಪೀಸು, 


ಮಣ್ಣು 
ಹ 


ಮಣ್ಣುಮಸಿ (ಕೈರ್ಯಂ, ೧೫೪). ಮಣ್ಣು ಮುಕ್ಕಿಸು ಇ ಮಣ್ಣಿಗೆ 
ಮಣ್ಣು ತಿನ್ನಿಸು: ಜಿಜಾಪುರದ ರಣದುಲ್ಲಾಖಾನನನ್ನು ಪಟ್ಟಣದ 
ಬಳಿ ಮಣ್ಣು ಮುಕ್ಕಿಸಿದ ವೀರ ಕುಮಾರಯ್ಯ (3೭ರ. 00) ; 


ಮೊಗಲ ಸಾಮ್ರಾಟ್‌ ಔರಂಗಜೇಬನನ್ನು ಮಣ್ಣು ಮುತ್ತಿಸಿದ ಮರಾಠಿಗರ 
ಭುಜಬಲ ಅಂತಃಕಲಡಗಳಿಂದ ಕುಗ್ಗಿ ಹೋಗಿತ್ತು (ಇರರ. ೪೨4). ಮಣ್ಣು 
ಮಕ್ಳು ಇ ೧. ನೆಲದ ಧೂಳನ್ನು ತಿನ್ನು, - ಮುಕ್ಕು 
ಉಕ್ಕಿನ ಕೈಗಳ ಹೊಡೆತದಿಂದ ಫಟ್‌ ಒಮ್ಮೆಲೆ ನೆಲಕ್ಕೆ 


ಬಿದ್ದನು. ರ್ತ 


೬೧೭೨ 


ಮಣಕು 


ಮುಳುಗಿದ ಅವನ ಬಾಯಿಯು ಮಣ್ಣು ಮುಕ್ಕಿತು (ರಂಗನ. ೯). 
ವಿ. (ಆಲಂ) ಕಷ್ಟ ಪಡು : ಭಂಗ ಪಡು ; ಹಣೆಬರಹ ಎಂದು ಕುಳಿತಿದ್ದರೆ 
ಒಂದಲ್ಲ ಒಂದು ದಿನ ನಾವು ಮಣ್ಣು 


 ಮುಕ್ಕುತ್ತೇವೆ (ಉರೇಂ- ೩೭) ; 


ವೈದ್ಯನು . . - ಮಣ್ಣುಮುಕ್ಕಿದವನಂತೆ ಬೆಪ್ಪಾಗಿ ಒಂದೆಡೆಯಲ್ಲಿ ನಿಂತು 
ಕೊಂಡಿದ್ದನು (ಕನ್ನಕೀ. ೬). ೩. ಹಾಳಾಗು; ನಾಶವಾಗು; 
ಜಗತ್ತಿನಲ್ಲಿ ಸಾಮ್ರಾಜ್ಯಗಳನ್ನಾಳಿದ ದೊರೆಗಳೂ ಚಕ್ರವರ್ತಿಗಳೂ ಮಣ್ಣು 
ಮುಕ್ಕಿ ಹೋಗಿದ್ದಾರೆ (ಕತ. ೧೬೪). ಮಣ್ಣು ಹೊರು ಇ ೧. 
ಮಣ್ಣು ತುಂಬಿರುವ ಮಂಕರಿಯನ್ನು ತಲೆಯ ಮೇಲೆ ಹೊತ್ತು 
ಕೊಳ್ಳು : ಮಣ್ಣು ಹೊರುದವ ತಲೆಗೆ ಬೆಣ್ಣೆ ಹಚ್ಚಿಕೊಂಡಂತೆ (೧೭). 
೨. (ಆಲಂ) ದುಡಿ; ಶ್ರಮಿಸು : ಅವನಿನ್ನೂ ಬಹಳ ಮಣ್ಣು ಹೊರ 
ಬೇಕು (ಕೂ), ೩. (ಪಾಠವನ್ನು ಕಲಿಯಲು) ಶಾಲೆಗೆ ಹೋಗು: 
ಚಲಂ ದಿನವೂ , ಹೊತ್ತಿರಲಿಲ್ಲ (ಏನತ, ೧೩). 
ಮಣ್ಮಾಡು. ಮಣ್ಣು ಮಾಡು ಎ ೧. (ಆಲಂ) ಹೊಳು : ಸಮಾಧಿ 
ಮಾಡು; ಎಕೆಯೊಕ್ತೇಸ್‌ ಅಣ್ಣನನ್‌ ಮಣ್‌ ಮಾಡಿ ಕಿಟ್‌್‌ನೆಲದ ಕಲದ 
ರೊಳ್‌ ಪುಗಿಸಿ ಮನ್ನಿಸಿದನೆಂಬರ್‌ (98ಗೊ. 4-40) ; ಇಂದೊ ನಾಳೆಯೊ 
ಸಾಯುತ್ತಾಳೆ. ನಾನು ಇವಳನ್ನು ಮಣ್ಣು ಮಾಡಿ ಎಲ್ಲಿಯಾದರೂ ಹೊರಟು 
ಹೋಗುತ್ತೇನೆ (ಶ್ರಉಾಡು. 003). ೨. ಹಾಳು ಮಾಡು ; ನಾಶಪಡಿಸು; 
ಬಂಗಾರದಂತಹ ನಾ ಕೊಟ್ಟ ದಿನವನು ಮಣ್ಣುಮಾಡಿದೆಯೆಂದು . , , 
ನಿನ್ನನೆ ನೋಳ್ತನು ದಿನಪನು ತಾ ಪೋಗುವಂದು (ಇಂಕಾಶ: ೦೪೯-೬೨). 
[ದೇ.॥ ತಮಿ. ಮಣ್‌ ; ಮಲ. ಮಣ್‌, ಮಣ್ಣು ; ಕೊಡ, ಮಣ್ಣಿ ; 
ತೊದ. ಮೊಣ? ; ತುಳು. ಮಣ್ಣು ; ತೆಲು. ಮನ್ನು, ಮನು] 
ಮಣ, ಮಣವು (ನಾ). ೧. ತೂಕದ ಒಂದು ಪ್ರಮಾಣ ; (ಸುಮಾರು) 
ನಲವತ್ತುಸೇರು ; £ ಈ ತೂಕದ ಪ್ರಮಾಣವು ಸ್ಥಳದಿಂದ ಸ್ಥಳಕ್ಕೆ 
ವ್ಯತ್ಯಾಸವಾಗುತ್ತದೆ; ಆನೆಗೈದು ಮಣದ ಆಹಾರವ ತಾನೆ ತಂದು 
ಕೊಡುವ ದೀನರೊಡೆಯ ಶ್ರೀನಿವಾಸದಯಾನಿಧಿ ( ಪ್ರರಂಠ- ೦-3೬-೨): 
೨. (2) : ಕೈಪರದೊಳ್‌ ಒನ್ನು ಮಾನ್ಯಂ ಮಣಮುಂ ಮೂಗಣ್ಣುಗಂ 
೬ ೬ ೬ ಪಡೆದೊರ್‌ (೪.x (ಎ), ಶಕ್ಕವಿ. ೦೦೬-೩೩ ; 850). ಮಣವು: 
೧. ಆಜು ಮಣವಿನಂಡಗೆಯ ತಂದೆತ್ತಿಕೊಳ್ಳೆನೆ (ಗುರುತಾ, 0-೩). 
[.-ಅರ. ಓಂ. ಮನ್‌ ; ಮರಾ. ಮಣ./ಸಂ. ಮಣ] 


39 | ಮಣಕ, ಮಣಿಕ, (ನಾ). (ಪ್ರಾಯಕ್ಕೆ ಬರುತ್ತಿರುವ) ಹಸು. ಎಮ್ಮೆ 


ಮೊದಲಾದ ಪ್ರಾಣಿಗಳ ಕರು ; ಪಡ್ಡೆ ; ಕಡಸು: ಕಣುತದ ರಡು 
ಬಾಗಿ ಮಣಕಮ್ಮೆ ಹಯನಾಗಿ ಕುಣಿರುಣಿದು ಕಡೆವ ಸತಿಯಾಗಿ ಬೆಳವಲದ 
ಅಣಕ ನೋಡೆಂದ (ಸರ್ವಕ್ಕ- ೦೬೦೯); ಮಣಕಕೆ ಸೇರುತುಪ್ಪ ಮನಿಯೊಳ 
ಗಾದರೆ ಮಣಕಕೆ ಬಂದದೇನು (ಕಸು. ೩೬-೨). ಮಣಿಕ್ಸ : ಪೊಸನಸೆಯ 
ಸೊವಡನಾಧ್ರಾಣಿಸಿ ಮಣಿಕದ ಮಿಡುಕುಗಚ್ಚೆಯೊಳ್‌ ಮೊಗವತ್ತುತೆಸೆದುದು 
ವೃಷಮಮರರನೇಡಿಸುವವೊಲೇನುಂಟೆ ನಿಮಗಮಾ ಸುಖಮೆನುತಂ 
(6೫ರ. 3-6೬); ಮಣಿಕದ ನಸೆಗಸವಸದಿಂದಣಿಯರಮಾಡುವ ಗವೇಂದ್ರನಂ 
ಸತಿ ಕಂಡಳ್‌ (ಅನಂತ. ೪-0೨೦). [ದೇ.॥ ತಮಿ. 
ಮಣಕ್ಕ 'ಮಣಕು' ನೋ. 


ಮಣು ಎಕುರಿದುರಿ] 


"5 ಮಣಕ್ಕ. ಮಣಗ್ಗು (ನಾ). ೧. ಮೊಸಳೆ ; ಮಕರ: ಇದ್ದಕ್ಕಿದ್ದಂತೆ 


ಮಣಕ ಬಂದು ಅವಳ ಕಾಲನ್ನು ಗಟ್ಟಿಯಾಗಿ ಕಚ್ಚಿ ನೀರಿಗೆ ಎಳೆಯಿತು 

(೫5. ೨3). ಮಣಗ್ಗು : ೨. ಅಗಲವೂ ಮತ್ತು ಉದ್ದವೂ ಆದ 

ಒಂದು ಬಗೆಯ ಮಾನು. [+- ತುಳು. ಮಂಗ್‌] 
ಮಣಕಾಲು `ಮೊಟಿಕಾಲ್‌” ನೋ. 


45 | ಮಣಕು. ಮಣಕ್ಕ, ಮಣ:ಕು (ನಾ). ೧. ಹಳೆಯ ಎಣ್ಣೆಯ ಜಿಡ್ಡಿನ 


ವಾಸನೆ ; ಕಮಟುವಾಸನೆ; ದುರ್ವಾಸನೆ ; ” 


ಸ್ನೇಪನೇ, ಮಣಕಿ 


ಮಣಗ್ಳು 


ನೊರ? (ಕ್ಕ. ೨೨೬); ಅವ ಜಾತಿಯದಾರೆಂದಲ್‌ಯದೆ ಮಿಂದು 
ಮಖಬುಂಕಿಯುಮೇಿಯದ ಮಣಕಿನ ಬಣಂಬೆಗಾನೆಜಗುವೆನೇ (ದುಶೋತ- 
೪-೪೯); ಅವರಂ ಕರದು ಮಂಡೆಯೊಳ್‌ ಮಣಕೇಜೌರ್ದ ಜಡೆಗಳಂ ಲೋಚಂ 
ಮಾಡಿಸಿ (ಭ್ರಕ್ಕಾಸ್ತ್ರ ೪-೦೯ ವ). ೨. (ಆಲಂ) ದುರ್ಗುಣ: ಗುಣಕೃತಿಯನು 
ಕಿವಿಯಿರ್ದು ಕೇಳದ ಮನವೆಣಿಸಿ ಮೆಚ್ಚದಮರನಪ್ಪ ಮಣಕಿನಧಮಗೋದಿ 
ಪೇಳ್ವವ ಪೋಲ್ತನು ಪೆಣಕೆ ಪಾಡುವ ಸುಗಾಯಕನೆ (ನರಕ. 0-23). 
* ಹೊಲಸು; ಕೊಳೆ; ಕೊಳಕು: ತಲೆಯೊಳ್‌ ತೀವಿದ ಹೇನು ಸೀರ್ಮ 
ಣಕನೆಂತುಂ ಬಾರ್ಚಿ ತಾಂ ತಾಳ್ಮಿಯಾ ತಲೆಯಂ ನಿರ್ಮಳಮಪ್ಪಿನಂ ಪಣಿಗೆ 
ಮೂಟಿಷ್ಯಿಂ (ರರ್ಮಶ. 90-03). ಮಣಕ್ಕೆ: ೨. ಅಣಕವನಾಡುತ ಐವರ 
ಕೂಡೆ ಸೆಣಸುತ ನಾಲ್ವರ ಕೈವಿಡಿದು ಣಕದಿಂದಲಿ ಆಜು 
ಮಂದಿಯ ಕೂಡೆ ಉಣ ಕುಳಿತಲ್ಲಿ ಮೈಮಜ್‌ದೆನಕ್ಕ (8೮೧ ೦೪೬-೭೪೪): 
ಮಣುಕು: ' ೩. ಬುಳಿಕೆ ಬರುವುದೆಂದುಕೊಂಡ ಸೀರೆ ಆರು ತಿಂಗಳಿಗೇ 
ಹರಿಯುತ್ತ ಬಂದುದಲ್ಲದೆ ಮಣುಕು ಹಿಡಿದು. ಗೂಬೆಯಾಗಿತ್ತು 
(6೪8 - 0೦) [ದೇ.॥ ಮಲ. ಮಣಕ್ಕ ಇ ವಾಸನೆಯುಂಟಾಗು, ವಾಸನೆ 
ಬರು; ತುಳು. ಮಣ, ಮಣಕ" ೩ ಅಂಟಿಕೊಳ್ಳುವ; ಜಿಗುಟಾಗಿರುವ ] 
ಮಣಗು, (ಕ್ರಿ). ಹತೋಟಿಗೆ ಬರು; ವಿನೀತನಾಗು; ವಿನಮ್ರನಾಗು : 
ಆ ಕಾಲದಲ್ಲಿ ಅಣಗಿ ಮಣಗಿ ಇದ್ದ ಮಹಮ್ಮದೀಯರನ್ನು “ಮುಸಲಿಮಾನು' 


(ಮುದಿಮರ)ಗಳೆಂದು ಗೇಲಿ ಮಾಡಿದೆವು (ಟೋ. 6೭). 'ಅಣಗು' 
ಪರಂ. [ದೇ.॥ ತೆಲು. ಮಡುಂಗು, ಮಣಂಗು] 
ಮಣಗ್ಯು 'ಮಣಕ್ಕ' ನೋ: 


ಮಣಮಣ (ನಾ). ಒಂಡು 
ಮಂತ್ರ! (ಸ್ಮಕ್ಕಶೂ. ೩೦); 


ಅನುಕರಣ ಶಬ್ದ ; ಬಾಯಲ್ಲಿ ಮಣಮಣ 
ಅರೆತಾಸಿನ ತನಕ ತಾಳ್ಮೆಗೆಟ್ಟು ಮಣಮಣ 


ಅನ್ನುತ್ತಿದ್ದನು (ಶ್ರ. 1, 9೬೩). 
ಮಣಮಣಗುಟ್ಟು (ಕ್ರಿ). ತನ್ನಷ್ಟಕ್ಕೇ ತಗ್ಗುಧ್ವನಿಯಲ್ಲಿ ಹೇಳಿಕೊಳ್ಳು ; 
ಗುಣುಗುಣಿಸು: ತಂತ್ರ ಅರಿಯದೇ ಮಂತ್ರ ಮಣಮಣಗುಟ್ಟೀ 


(ಸೂರ್ಯಶಾ - 8-0೬) [ಮಣಮಣ - ಕುಟ್ಟು] 

ಮಣಮಣಿ (ನಾ). ಒಂದು ಅನುಕರಣ ಶಬ್ದ: ರಣವು ದಾನವಕುಲ 
ವಿಹತಮಾ ರಣವೂ ಹರಿಯೋ ಮಾರಿಯೋ ಮಂಡಣಿಸಿ ಕಳುಹಿದ ಕೃತ್ತಿಯೊ 
ಸುರರೆಮ್ಮ ವಲ್ಲಭರು ಸೆಣಸಿ ಮಡಿದರು ಶಿವಯನುತ ಮಣಮಣಿಯ 
ಹೊರಳುವ ದಾನವಿಯರುಬ್ಬಣವೆನಿಪ ಹಾಹಾರಭಸವಂಬರವನಲ್ಲಿಜ್‌ಯೆ 
(pent. 6-೦೭-೩೩) 

ಮಣಮಣಿಸು (ಕ್ರಿ). ಇ ಮಣಮಣಗುಟ್ಟು : ಗೆಣೆಯನ್ನ ಕಳಕೊಂಡ 
ಒಣಮಾರಿ ಮಾಡಿಕೊಂಡ ಮಣಮಣಿಸಿ ಊರ ತಿರುಗ್ಮಾಳೊ (8ನಗೀ- v0). 

[ಮಣಮಣ -. - ಇಸ್ಕು] 

ಮಣಲ್‌, ಮಣಲು, ಮರಳ್ಕು, ವಲರ್‌. ಮಳಲ್‌, ಮಳಲ್ಲು (ನಾ)- 
(ಸಮುದ್ರ ಅಥವಾ ನದೀತೀರ, ಮರುಭೂಮಿ ಮೊದಲಾದ ಕಡೆ 
ಗಳಲ್ಲಿ ದೊರಕುವ) ಮಳೆ, ಬಿಸಿಲುಗಳ ಪ್ರಭಾವಕ್ಕೊಳಗಾಗಿ ಸಣ್ಣ 
ಸಣ್ಣ ಚೂರಾಗಿರಂವ ಕಲ್ಲಿನ ಕಣಗಳ ರಾಶಿ; ಉಸುಕು ; ಹೊಯಿಗೆ ; 
“ಸಿಕತಾ, ವಾಳುಕಾ _ ಈ ೨ ಮಣಲ"*” (ಕರಾಯ. ೦೦೦-೪6); ವಿಡಿಯ 
ಕುಚೆಯುಗದ ಜಘನದ ಕಡುವಿಣ್ತಿಂ ಮಣಲೊಳೆಟ್ಟು ಬರೆ ಮೆಲ್ಲಡಿಗಳ" 
(ಈಶಾ. ೭-6೩); ಅಯ್ದು ಪುರುಷಂಬರೆಗಂ ನೆಜ್‌ ತೋಡುಗುಪ್ಪನೀರ: 
ಮಣಲೊಟವಾಗಿ ಬರ್ಕುಂ (ಊಕೋಶ- ೫-೩೦); ಮಣಿಯಲ್ಲದ ಕಲ 
ಜ್ಯೋತಿಸ್ತೃಣಮಲ್ಲದ ಪುಲ್‌. . . ಮುತ್ತಿನ ಮಣಲಲ್ಲದ ಪ್ರಣ್‌ಲುಮಿಲ್ಲ 
ತತ್ವರಿಸರೆದೊಳ್‌ (ಶಕಂತ್ರಶ್ರಿ- 00-90)- ಮಣಲು: ಮಣಲ ಲಿಂಗ 
ವನಳ್ಳ೦ ಶೋಟ್‌ (ತಂತೇರ. ರೇ. ೨೩-30); ಕಾಡವರೆ ಮಣಲು ಸುಣ್ಣಮಿ 
ವೀಡಿತ ವಜ್ರೋಪಮಾನ ತಿವುರೆನಿಸಿರ್ಕು೦ (£ಕುರ. ೦೬-೨೬); ಮಣಲಿಂ 


೬೮೭೩ 


ಆ|ಮಣಲ್ಜಿಣ್ಣೆ. 


ಮಹಾಲಿಂಗಮಂ ಮಾಡಿ (೫3. ೩-೧6): ಮರಳು ; ಗಂಗಾನದಿಯ 
ಶಾಖೆಯಾದ ಹೂಗ್ಲೀನದೀಮುಖದಲ್ಲಿಯೂ ಮರಳು ಹೀಗೇ ತುಂಬುತ್ತದೆ 


(545. 33): ಮಲರ್‌: ಮರೆಲ್‌ ಅರಲ್‌ ಎರಲ್‌ ಎಂಬಿವಳಿ 
ಮಧ್ಯರೇಫಕ್ಕೆ ಲತ್ವಮುಂ ಸಮುಚ್ಚಯವಶದಿಂದಂತ್ಯಲತ್ವಕ್ಕೆ 
ರೇಘಮುಮಾಗಿ ಮಲರ್‌ ಅಲರ್‌ ಎಲರ್‌ ಎಂದು ವಿಕಲ್ಪದಿನಕ್ಕು 
ಪಿರಿದೆಂಬುದಜರು 


ಮರಲೆಂಬುದಜ ರೇಫಕ್ಕೆ ಣತ್ವವಖಖಯಾಗಿ ಮಣಲೆಂದು 


ುಂಂಟು (ಕಮರ, ೨೪ ತತ್ತಿ), ಐ ಈ ಶಬ್ದರೂಪವು ವಿರಳವಾಗಿದ್ದು, 


ಬೇರೆಯ ಕುವ್ಯ ಪ್ರಯೋಗ ದೊರೆತಿಲ್ಲ. ಮಳಲ್‌ : ಸಾಗರಿಕೆಯಂ 
ಗಂಧೋದಕಕನಕದೀರ್ಥಿಕೆಗಳೊಳ* ರನ್ನದ ಮಳಲ್ಲಳಂ ಸುರಿಯಲುಂ . . - 
ಕರೆದು 


ಸಿ ಮನೋಹರಾಲಾಪಂಗಳಿಂ ಕೇಳುತ್ತಂ (ಉದಂಫಾ. 0904): 

ಯನಅಸುವ ನಿರ್ಬುದ್ಧಿಯುಮಂ ಪೊ:ಲ್ಕೂಂ (ರರ್ಶಾಮ್ಮ- 
ಮಳಲೊಳ್‌ ತ್ರೈಲಂಗಳಂ ಹಿಂಡಲಕ್ಕು. ೬. ಕಟಕಿ 
ವ್ಯಾಘುಮಂ (ಸೋಮೇಶ. ಇ), ಮಳಲ್ಕು : "ಷಳಿಲೆನಲ 
ಮಳಲು” (ಕ್ಯೂಕ್ಕೆ, 0೨); ಹಾಲ ತೊಜ್‌ಗೆ ಬೆಲ್ಲದ ಕೆಸಜು ಸಕ್ಕರೆಯ 
ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಮರ ವಚನ (55: ೨0) 7 
ಮಿಗೆ ಹುಿದ ಬಿಸಿಯ ತರಿಸಿ ಬಾಯ್ದೂಂಬಿಸಿದವೆಂ 
(8-00-0): [ ದೆಳುತಮಿ. ಮಲ. ಮಣಲ್‌; ಕೊಡ. ಮಣ; 
ಕೋತ- ಮಣಳ್ಳಿ ; ಪರ್ಜಿ. ಮನ್‌] 


ಮಳಲಂ 


ಮಣಲಿ (ನಾ). ಒಂದು ಊರಿನ ಹೆಸರು ; ನೊಕ್ಕಿಗೋಡು ಮಣಲಿ 


ಮಕ್ಕಿಯಸ್ಕ ಮಂಂದುವಕ್ಕಗ್ರಾಮ (ಕ್ಮುಅಂ: 0606, 00-00; 700); 
ಅತ್ತವಳಿಗೆಯ ಮಣಲಿ ನಾಡ ಮೊರಸು ಹಂನೆರಡು (4೪. ೪, ಶೇಂರು. 
[?) 


೬೦-೨೩೬; 1217) 


ಮಣಲು 'ಮಣಲ್‌' ನೋ. 
`[ಮಣಲೆ ? (ನು). ಒಬ್ಬಾತನ ಹೆಸರು (?): 


ನೋದಿಮಣಲೆಯರ 
ತಳಿಯೂರಾಳ್ವ ತಿಜ ೫ (೧೪. ೫ (2), ಗುಂಡ್ಗುಕೇ. 9-9; 760). 
* ಶೌಚಮಣಲೆ ' ಪರಾ. ₹2 

ಮಣಲೆವಾಡಿ, ಮಳಲವಾಡಿ (ನಾ). ಒಂದು ಊರಿನ ಹೆಸರು: 
ನರಸಿಂಗೇಸ್ವರಮ್ಮಾಡಿಸಿ ಮಣಲೆವಾಡಿಯನಭ್ಯನ್ನರಸಿದ್ಧಿಯಾಗೆ ಬಿಟ್ಟಿಂ 
(ಎಕ. ಸಳ; ಮೈಸೂರು, ೦೨೬-೬; ೪00) ; ಶ್ರೀವರ್ಬ್ಯಳದ ತೀರ್ಥಕ್ಕೆ ಮಣಲೆ 
ವಾಡಿಯನರ್ಪೆತರಂ ಶಿದ್ದಿಯಾಗೆ ಬಿಟ್ಟು (ಎ4. 113, ಮೈಸೂರು, ೦೬-೦೦ 1 
1123).ಮಳಲವಾಡಿ ; ತಿಪ್ಪೂರು ಕನ್ನಂಬಾಡಿ ಮಳಲವಾಡಿಯೊಪ್ಪುವ 
ಮನ್ನೆಯರುಗಳು ತಪ್ಪದೆ ಲಗ್ಗೆಗೇಜಸದ ಖಳರನು ಕೊಲ್ವ ದಪ್ಪವನೇ 
ನೆಂಬೆನದನು (ಕ0ನ5- 0೪-೫): [ ಮಣಲೆ ? 4 ಪಾಡ್ಯ] 

ಮಣಲ್ವಾಣ (ನಾ). ಮರಳಿರುವ ಸ್ಥಳ ; ಪುಳಿನ ಸ್ಥಳ : ಲತೆಯ ಪೊದಣ 
ಪುದುವಿಂ ಪೆಣೆದ ಮಣಲ್ವಾಣಂಗಳುಮಂ (ಗರಣ: ೨೬೬). 

[ಮಣಲ್‌ 4 ತಣ] 

ಮಣಲ್ಲಿಂಟೆ, ಮಳಲ್ಹಿಂಟೆ (ನಾ). ಮರಳಿನ ದಿಬ್ಬ, ದಿಣ್ಣೆ: ವೈತರಣಿಯ 
ಪಿರಿಯ ದರಿಯಂ ಮೆಟ್ಟಿ ನುಣ್ಮಣಲಂ ಮಲ್ಮಿಂಟೆಗೆತ್ತದಜ ಪರಿತಪ್ಪ 
ಲೋಹರಬಸ್ಸಿಕತಿಳತಳದೊಳ್‌ ಮೆಯ್ಕನೀಡಾಡುವುದುಂ (ಉಾಂತಿಫು- ೭೦೦). 
ಮಳಲ್ಟಿಂಟೆ. : ಉರಿವರಿವ ಬಿಸಿಲ ಬೆಂಕಿಯ ಭರದೆ. ಮಳಲ್ಲಿಂಟೆ 
[ಕಾಕಾಂ-ಲ್ಬೀಂಟೆ] ಕಾಯ್ದು ಸಿಡಿಯುತ್ತಿರೆ (೩2, ೧೬-೭೪) ; ಉಟ್‌ 
ಮಳಲ್ಟಿಂಟೆಯಂ ಶ್ರೋಣಿ ಮೀಂಚಂ ಚಪಲಾಂಗಂ , . . ಕಂಠಂ ಕಂಬುವಂ 
ತಾಂ ಪಟಯಲೆಸೆದಳಾ ಕುಂತೆ (ಉಪರಿ. ೬-6೪). 

[ ಮಣಲ್‌ - ತಿಂಟೆ (ಎ ತಿಟ್ಟು)] 

ಮರಳುದಿಣ್ಣೆ (ನಾ). - ಮಣಲ್ಲಿಂಟಿ: ಚಿನ್ನೆ 


ಯರ್‌ ಪಾಜುಗುಪ್ಪೆಯನಂಡುವ ಮಣಲ್ವಿಣ್ಣೆಯ ನೋಡಿ ಹಿಗ್ಗಿದರು 


ಮಣಲ್ಲೂರ್‌ 


(ಹೂತ. 3-೩9). ಮರಳುದಿಣ್ಣೆ ; ಇವೆರಡು ತುದಿಗಳ ನಡುವೆ 
ಮರಳುದಿಣ್ಣೆಕಲ್ಲು ಸಾಲಾಗಿವೆ (ಕೂರಿತ- ೩೭): [ಮೆಣಲ್‌ ದಿಣ್ಣೆ ] 
ಮಣಲ್ಲೂರ್‌ (ನಾ). .ಒಂದು ಊರಿನ ಹೆಸರು : ಮಣಲ್ಲೂರ ರಜಾ 
ವಣ್ಮ್ಣುಕ ೫x೫೫ ಬೆಳ್ಳೆ ಅಕ ಎಮ್ಮಗೆ ಕೇಟ್ದು (ಎಕ. ಸ, ತಿಶಲೂ. 
3-೪; 961)- [ ಆ ಮಣಲ್‌ ? 3. ಊರ್‌) ] 
ಮಣಲ್ವಿಟಾ (ಕ್ರಿ). ಮರಳನ್ನು ಹಿಂಡು : ಅದೃಶ್ಶರಾಗಿ ಪೋಗಿ ಮತ್ತಮಾ 
ಯಂದದಿಂ ಮುಂದೆ ಬಂದುಯ್ಗು ಟ್ಟಿಯುಂ ನೀರ್ಗಡೆದುಂ ಮಣಲ್ವಿಲ್‌ 
ಯುತ್ತುಮಿರ್ದುಂ ಮುನ್ನಿನಂತೆ ನುಡಿದೊಡೆ 
[ ಮಣಲ್‌ + ಪಿಟ್‌] 
ಮಣವಾಳ್ಗೊಳಿ (ನಾ). ಒಂದು ಊರಿನ ಹೆಸರು: ಉಭಯತಯೋ 
ರ್‌ಮ್ಮಣವಾಳ್‌ಗೊಳಿ ಮಣಗಿಯರ್ನಿಧಿಪುರವ್‌ ಮಣಲಿ ನೆರೆಣ್ಣೂರ್‌ 
ಪಡೆಪ್ಪರ್‌ ವಾಸಿನಾಮ್‌ (ಮ್ಮ. 0೦6,00-00 [11 
ಮಣವು `ಮಣ `ನೋ.. 
ಮಣಿ (ಕ್ರಿ). ೧. ಬಾಗು ; ಬಗ್ಗು : ಮಹಾನುಭಾವಿಗಳ ಸಂಗ ಮಣಿದ 
ಅಲಗಿನ ಮೊನೆಯ ಗುಣದಂತಿರಬೇಕು (ರಮಾ. 66-850) ; ಇಂತು 
ಮದಿರಾಪಾನಮಂ ಮಾಡಿ... ಕುಣಿಯುತುಂ ಮಣಿಯುತುಂ... 
ಮನಂಗೊಳಿಪ ತದ್ವನಿತಾಜನಮಧ್ಯದಲ್ಲಿ (ಉ. ೫-೦ 6); ಮಣಿದು 
ಹಿಡದೆತ್ತಿದನು ರಾಯನ ಹಣೆಯನನುಪಮರರುಣನಿಧಿ (ಕುಪ್ಮಾಸ- ೩-೨೬), 
೨. ಕುಸಿ; ಕುಗ್ಗು: ಮಣಿದುದಮರಃಚಲಂ . . . ಗುಣಿಯೊಳಿ 
ಇದುದು ವಿಂಧ್ಯಪರ್ವತಂ (ಸಂಕ. ೦೦-೨೭). ೩. ವಂದಿಸು; ನಮ 
ಸ್ಮರಿಸು : “ಮಣಿ--ನಮನೇ, ಭಯ, ರತ್ನಯೋಃ” (ನರಾ); ಅಣು 
ರೇಣುಮಧ್ಯದಲಿ ಗುಣಭರಿತ ನೀನೆಂದು ಮಣಿವುತಿಪ್ಪೆನಯ್ಯ 
(6ನ: ೨) ನಾಗಭೂಪಷಣಚಿತ್ತವಲ್ಲಭೆಯಾದ ಶೈಲತನೂಜೆಯಿಂಬಾಗಿ 
ಕಣ್ಗೊಳಿಪಂಥಿಗಳ್ಳೆ ಸಮಂತುಟಾಂ ಮಣಿದೆಂ ಸತಿ (ಉರ್ಕಟಿ. ೭-೦೦೦) ; 
ಕರವ ನೊಸಲೊಳು ಚಾಚಿ ದಿಗುಪಾಲರಿಗೆ ಮಣಿದಳು (ಸಂಭಶ, ೨೦-೦೩೬). 
೪, ವಶವಾಗು : ಸಗ್ಗು ; ಹತೋಟಿಗೆ ಬರು ; ಅಧೇನವಾಗು : 
ಸಂಗರದೊಳ್‌ ಪೊಣರಿ ಪೆಸರ್ಗುಂದಿ ಮಣಿಯದೆ ರಣದೊಳ್‌ ಹರಿಯಂತೆ 
ನಿಂದರಂ ಸಂಗರದೊಳ" . . , ನೀಂ ಗೆಲಿದ. (Godan. ೩-೨೬೬ ರತರ) ; 
ಗಿರಿ(ಸಿರ)ಕರ್ಣಿ ನೀಲಿಜಂಜಿಗೆ ಸುರದಾಳಿಯ ಬಿತ್ತು ಗರ್ಮಗಿನೆಲೆಯೆಂಬಿವ 
ನೊಂದಿರೆ ಕೂಡಿ ತಿಂದೊಡಾತನೆ ಗರುಡನವಂಗಬಸ್ಕಿ ಬಳ್ಳಿ ಮಣಿಗುಂ 
ಫಣಿಗಳಳ (ಊಳೋಶ. 00-06); ಒಂದೆಡೆಯೊಳುಂಡೆನಪ್ಪೊಡೆ ಸಂದೀ 
ಬಿಲ್ವಿದೈಯಾಗಲರಿಯದು ತಿರಿದುಂಡುದಲ್ಲದೆ ಮೆಯ್ಮಣೆಯದು (ಛರ್ಷನ್ಮು 
೧೩-೫); ಮಣಿದು ಬದುಕುವನಲ್ಲ ಹಗೆಯೊಳು (ಕಾವ್ಯಾ. ಓಂ3. ೧೦-೪೬)- 
೫. ಅಂಜು; ಹೆದರು: ಭಯಪಡು: ಅಂತಣಿ ಮಣಿಯದೆ ಸೆಂ 
ಪೊಣರ್ದು ಕ8ಆದು ಪೊಲ್ಬು' ಕಾದಿ ನಿಂದಾಗಳ್‌ (ಹಿಶಣ. ೦೦-೮೫ 
ಮಣಿಯದೆ ಬಂದು ಗೊಂದಣಿಸಿದಡ್ಡಣದೊಡ್ಡಣದುರ್ಬು (ಶ್ರತೃಫು- ೫-೦೨) 
ರಣದೊಳವನಡಗೆಡೆದನಾದರೆ ಮಣಿಯದಿಟಾದವೆನು (ಕುನ್ಮಾರೀ. ೦-೩೪). 
ಓ. ಬಾಗಿಸು; ಬಗ್ಗಿಸು: ಉಡಲೊಂದು ಮಸ್ತ್ರಮಂ ಬೇಡಿ ಪೊಟ್ಟೆ 
ಮಣಿಯದೆ ನಿಂದಿರ್ದ ನಂದಿಮಿತ್ರನಂ ನೋಡಿ (ಶೃಕ್ಕಾಸ್ಟ್ರ. «-೭ ನ 
ಮೈಮಣಿದಾಕಿ ತಿವಿದಾಡದರು ಸಬಳಿಗರು (ಕುಣ್ಮಾಲೀ.. 6.0 )- ಪಿ. 
ಒಪ್ಪಿಗೆ ಕೊಡು; ಅಂಗೀಕರಿಸು ; ಸಮ್ಮತಿಸು: ಕಲಶೋದೃವನ 
ಮತದಲಿ ಬಳಿಕ ಮಣಿದನು ಕೌರವರ ರಾಯ (ಕುಣ್ಮಳ. ೦-೦); 
೬. ಹಿರಿಯರಿದ್ದಾರೆ, ಅವರ ತೀರ್ಪಿಗೆ ಮಣೆಯೋಣ (13. 4). ೮. ಇಣುಕು; 
ಕಾಣಿಸಿಕೊಳ್ಳು ;-ತಲೆ ತೋರಿಸು : ಆಪತ್ತಿನೊಳ್‌ ಮಣಿದುಂ ನೋಡದ 
ಬಂಧುವೇಶಕೆ (ಹೋಮ್‌: ೧೬). 
ಮಣಿಮಣಿ (ದ್ವಿರುಕ್ತಿ) : ಜೋಂಪಿಸುತೆ ತನು ಜೋಲೆ ಸಾತ್ವಿಕರಸಂ 


(ಕೇಮಿಪು- 0೪-೦೦೪ ರ) 


ನ 700)- 


೬೫೮೭೪ 


ಮಣ್ಣಿ 


ಮಸೆಗೆ ಮಣಿಮಣಿದು ಕುಣಿಕುಣಿದು (04ರ: ೩-೦೦೬), ಮಣಿದಾಡು 
ವಂದಿಸು : ಕುಣಿದಂಡಲೀವುತಂ ಮಣಿದಾಡಲೀವುತಂ . . .- ದೇವಾಂಗ 
ವಸ್ತ್ರಮಂ ದೇವರ್ಗೆ ಈವುತಂ (66. ರೇ. 6೩-೦೩) ; ಪರುಪಕ್ಷಿಗಳು 
ಉಲಿಉಲಿದು ಮಣಿದಾಡಿ ಭಕ್ತಿಯ ಹುಮ್ಮಸ್ಸನ್ನು ಹೊರವಡಿಸುತ್ತವೆ 
(4ನ್ನಣಾ. ೦೩). ಮ ಮಣಿಬಲ್ಲತನ ಹೊಂದಿಕೊಳ್ಳುವ ಗುಣ: 
ಪ್ರೌಢವಾದ ಚಂಪೂರೂಪವನ್ನು ಕಂದವೃತ್ತಗಳನ್ನು ಬಳಸಿದ ಜೈನಕವಿಗಳ 
ಸಂಪ್ರದಾಯವು ಹಿಂದುಳಿದು ಷಟ್ಟದಿ ಸಾಂಗತ್ಯಗಳ ಹೊಸ ಸಂಪ್ರದಾಯ 
ರೂಢವಾದುದು. ಕನ್ನಡಕವಿಗಳ ಮಣಿಬಲ್ಲತನಕ್ಕೆ ನಿದರ್ಶನವಾಗಿದೆ 
(ws. act). 
ಮಣಿ (ನಾ). ಗಂಟೆ: ` ಮಣಿಯೇಜು ', ` ಮಣಿವೊರಜೆ " ಪರಾ. 
[ದೇ.॥ ತಮಿ, ಮಲ. ತುಳು. ಮಣಿ; ಕೋತ. ಮಯ್ಸಿ; ತೊದ. 
ಮೊಣಿ] 
ಮಣ್ಮಿ (ನಾ). ೧. ಬೆಲೆಬಾಳುವ ಹರಳು ; ರತ್ನ, ಮುತ್ತು, ವಜ್ರ 
ಮುಂತಾದುವು: ಮಣಿಕನಕಂ ವಸ್ತುವಿಭೂಷಣಂಗಳಂ ಕೊಟ್ಟು 
ಪೆಂಡಿರೊಲ್ವರೆ ಗಂಡರ* ಗುಣಮನೆ ಮೆಜ್‌ವುದು (ಗರಾಯು. ೨-೩); 
ವರಮಣಿಗಳಿಂದೆಸೆವ ಮೌಳಿಯ . . , ಗಣಪತಿ ಮಾಡೆಮಗೆ ನಿರ್ವಿಘ್ನ 
ದಾಯಕವ (ಕುಣ. ೦-ಖ. 'ನವಮಣಿ' ಪರಾ. ೨. ಹಾವಿನ 
ಹೆಡೆಯಲ್ಲಿರುವುದೆಂದು ಭಾವಿಸಲಾದ ಅಮೂಲ್ಯವಾದ ರತ್ನ, 


ನಾಗಮಣಿ: ಪೆರ್ಬೆಡೆಯಿಂ ಮಣಿ ಸೂಸೆ ಬೇಸಣಂಂ 
ತಿಣುಕಿದನಾನಲುಮ್ಮಳಿಸಿ. ಶೇಷನಶೇಷಮಹೀವಿಭಾಗಮಂ (ಂಕರಾ, 
೧೪0. ೩. (ಆಭರಣಗಳಲ್ಲಿ ಉಪಯೋಗಿಸುವ) ಪರ. 


ಗಾಜು, ಲೋಹ ಮೊದಲಾದುವುಗಳಿಂದ ತಯಾರಿಸಿದ. ಪೋಣಿಸಲು 
ಅನುಕೂಲವಾದ ದುಂಡನೆಯ ವಸ್ರೂ: ಎನಿತೊಳ್ಳಿತಾದೊಡು 
ಕಾಜಿನ ಮಣಿಗಳ್‌ ಪೊನ್ನ ತೊಡವನಿಬ್‌ಕೆಯ್ಸುಮೆ (ರರ್ಮಾಕ್ಕು. 6-69) ; 
ತುಲುಗಾಹಿ ಕಾಜಿನ ಮಣಿಯ ಬಲ್ಲನು ಗಡ (ಕುರ್ಮ, ೯-೦೪); 
ಅದು ಬಡವರೂ ಧರಿಸುವ ಬಿಳಿಯ ಮಣಿಗಳ ಸರವೆ? 
(೫0: ೭). ೪. ಜಪಮಾಲೆಯಲ್ಲಿ ಉಪಯೋಗಿಸುವ ತಾವರೆ 
ಬೀಜ, ರುದ್ರಾಕ್ಷಿ. ತುಲಸಿಯ ಮಣಿ ಇತ್ಯಾದಿ : ಮಣಿಯ ಕಟ್ಟಿ 
ಏವೆನಯ್ಯಾ ಮನ ಮುಟ್ಟದನ್ನಕ್ಕ (ಬಸನ: ೫೩೫); ಮಣಿಯನೆಣಿಸಿ ಕಾಲವ 
ಕಳೆಯಬೇಡ (98569. 060-688), 'ಜಪಮಣಿ' ಪರಾ. ೫. ಬಯಸಿದು 
ದನ್ನು ಕೊಡುವುದೆಂದು ಭಾವಿಸಲಾದ ಸ್ವರ್ಗಲೋಕದ ರತ್ನ; 
ಚಿಂತಾಮಣಿ: ಮಣಿ ಚಿಂತಿಸಲೈ ಕೈಗೂಡುವುದಲ್ಲದಿರ್ದ್ದಡದು ತಾಂ 
ಕುಡದರ್ಶ್ತಿಜನಕ್ಕೆ ರಾಗದಿಂ (ಎ೫. ೪11, 3೫90 ೦6-08; 1169), ೬. 
ಕಣ್ಣಿನ ಗುಡ್ಡೆ ; ಕಣ್ಣಿನ ನಡುವಿನ ಕರಿಯ ಗೋಲ: "ಕಣ್ಮಣಿ" ಪರಾ. 
೭. (ಬೆನ್ನುಮೂಳೆಯಲ್ಲಿನ ಕೊಂಡಿ ; ಮೃದ್ವಸ್ಥಿಯ ಕೊಂಡಿ: 
ಬೆನ್ನು ಹುರಿಯ ಈ ಮಣಿಯನ್ನು ಸ್ವಲ್ಪ ಅಡಚಿ ಹಿಡಿ (ಮೂರುರಾ- ೪8). 
೮, ಮೇಕೆಯ ಕೊರಳ ಮೊಲೆ. ೯. ಪುರುಷಜನನಾಂಗದ ತುದಿ. 
೧೦. ಹೂಸು; ಅಪಾನವಾಯು: “ಛಾಗಗಳಸ್ತನಾವಯವಭೇದ 
ಸುರತ್ನಮಪಾನವಾಯು ವೈರಾಗವಿನಮ್ರಮಿಂತು. ಮಣಿಯಕ್ಕು” 
(೫ರ: ೬೪). ೧೧. ದೊಡ್ಡಮಣ್ಣಿನ ಪಾತ್ರೆ ; ಗುಡಾಣ. ೧೨. 
ಹಸ್ತದ ಮೂಲಭಾಗ ; ಮಣಿಬಂಧ ; ಮಣಿಕಟ್ಟು. ೧೩. ಶ್ರೇಷ್ಠ 
ವಾದುದು; ಉತ್ಕೃಷ್ಟವಾದುದು. ೧೪. ಶ್ರೇಷ್ಠನಾದವನು : 
ಮುನಿಮೌಳಿಗಳ ಮಣಿ ಪರಿತೋಷದಲಿ ತಿರುಗಿದ ತಪೋವನಕೆ (ಸೂತ. 
೦೪-೨೮). `ನಾಯಕಮಣಿ' ಪರಾ. ೧೫. (ಆಲಂ) ಅಚ್ಚುಮೆಚ್ಚಾ 
ದುದು; ಪ್ರಿಯವಾದುದು : ನೋಳ್ಪರೆ: ಕಣ್ಣ ಮಣಿಯುಂ . , . 


ಚಿಂತಿಸುವರ ಚಿಂತಾರೆತ್ನವೆನಿಪ ಸಂಗಮೇಶ್ವರನ[ಂ] ಕಪ್ಪಡಿಯ ಸಂಗಮ 


ಮಣಿಕ್ಕ 


ದೊಳೊಪ್ಪದಿಂದರ್ಚಿಸುತ್ತಮಿಪ್ಪ ಸೆಮಯದೊಳು (ಕಂರ- ೪-೨). ೧೬. 
[ಗಣಿತ] ಒಂಬತ್ತು ಎಂಬ ಸಂಖ್ಯೆಯ ಸಂಕೇತ : “ನಿಧಿ ಮಣಿ ಗ್ರಹ 
ರಂಧ್ರಮಿರಲು ವೊಂಭತ್ತು* (ಮಂಗಳಾ, ೦೦೪-6). 
ಮಣಿ ಕಟ್ಟಿಸು ಎ (ಕೆಲವು ವರ್ಗಗಳಲ್ಲಿ, ಹೆಣ್ಣುಮಕ್ಕಳನ್ನು 

ಬಸವಿಯರಾಗಿ ಬಿಡುವ ಸಂಕೇತವಾಗಿ) ಕೊರಳಿಗೆ ಮಣಿಯ ಸರ 
ವನ್ನು ಕಟ್ಟಿಸು: ಅಂದು ಹರಿಜನರಲ್ಲಿ , . , ಕೆಲವು ಸಂದರ್ಭಗಳಲ್ಲಿ. 
ಹೆಣ್ಣುಮಕ್ಕಳು ಚೆಲುವೆಯರಾಗಿದ್ದರೆ: ಅವರಿಗೆ ಮಣಿ ಕಟ್ಟಿಸಿ ಅವರನ್ನು 
ಬಸವಿಯರನ್ನಾಗಿ ಮಾಡಬೇಕೆಂದು ಮೇಲ್ಮಾತಿಯ ಮುಂದಾಳುಗಳು ಆ 
ಹೆಣ್ಣುಮಕ್ಕಳ ತಂದೆ ತಾಯಿಗಳಿಗೆ ಪ್ರೋತ್ಸಹ ಮಾಡುತ್ತಿದ್ದರು 
(50850- 00). ಮಣಿಕಟ್ಟು ಎ (ಕೆಲವು ವರ್ಗಗಳಲ್ಲಿ. ಹೆಣ್ಣುಮಕ್ಕ 
ಳನ್ನು ಬಸವಿಯರಾಗಿ ಬಿಡುವ ಸಂಕೇತವಾಗಿ) ಮಣಿಯ ಸರವನ್ನು 
ಕಟ್ಟು; ಭರಮಿ ಸ್ವಲ್ಪ 'ವನ್ನು ತಾಳಿ ಮಣಿಕಟ್ಟುವ ಪದ್ಧತಿ 
ಅಳಿಸಿ ಹೋಗುವ ಕಾಲದಲ್ಲಿ ಮಗಳಿಗೆ ಮಣಿಕಟ್ಟುವುದು ತರವಲ್ಲವೆಂದು 
ವಾದಿಸಿದಳು. (ಶಂ8ಶಂ- ೦೩೬): [ಸಂ.] 

ಮಣಿಕ್ಕ `ಮಣಕ್ಕ' ನೋ. 

ಮಣಿಕ್ಕ (ನಾ). ೧. ನೀರಿನ ಹರವಿ ; ಗುಡಾಣ ; “ಮಣಿಃ॥» ಅಳಿಂಜರಃ- 
ಈ ೨ ಕೇಲು” (ಕಣಯ. 8೬-೦೩೨). ೨. ಮೇಕೆಯ ಕೊರಳ ಮೊಲೆ. 
೩. ಪುರುಷ ಜನನಾಂಗದ ತುದಿ. ೪. ಯೋನಿಯ ತುದಿ; 
ಭಗಾಂಕುರ, ೫. ರತ್ನ, ೫] 

ಮಣಿಕಂಕಣ (ನಾ). ರತ್ನಖಚಿತವಾದ ಬಳೆ, ಕಡಗ : ಕಂಕಣಕ್ಕೆ-ಗುಬ್ಬಿ 
ಗಂಕಣ; ಮಣಿಕಂಕಣ,.ಹಸ್ತಕಂಕಣ, ಹಿಂಡುಗಂಕಣ (ಕಮರ. ೨೯೪ ಪ್ರಯೋ), 

[ಸಂ.] 

ಮಣಿಕಟಕ (ನಂ). ೧. ಎ ಮಣಿಕಂಕಣ. ೨. ರತ್ನಖಚಿತವಾದ ಬೆಟ್ಟದ 
ತಪ್ಪಲು. ೧, ೨: ಮಣಿಮುಕಟಂ ಶಿಖರಂ ಲಂಬಣಿಗೆಯ ಪೊಸಮುತ್ತು 
ನಿರ್ನುರಂ ಮಣಿಕಟಕಂ ಮಣಿಕಟಕಮಾಗೆ ತದ್ದಿರಿಗೆಣೆಯಾದಂ ತನ್ನ 
ಪೆಸರೊಳಂ ವಿಜಯಾರ್ಧಂ (6ರಿಫು. ೦೬-೦೩) [ಸಂ.) 

ಮಣಿಕಟ್ಟು, " ಮಣ್ಮಿ' ಪರಾ. 

ಮಣಿಕಟ್ಟು, " ಮಣಿಗಟ್ಟು' ನೋ. 

ಮಣಿಕಳಶ (ನಾ). ಬೆಲೆಬಾಳುವ ಹರಳುಗಳನ್ನು ಹೊಂದಿರುವ ಕಲಶ ; 
ರತ್ನಖಚಿತವಾದ ಕಲಶ: ಮಣಿಕಟ್ಟಿಮದಿಂ ಮಣಿತೋರಣದಿಂ 
ಮಣಿಕಳಶದಿಂ ತಮಸ್ತೋಮುನಿವಾರಣದೆಡೆಗಳಿಂ ಗೃಹಗ್ರಾಮಣಿಯನ 
ಪೇಕ್ಷಿಸವು ನೃಪಕುಮಾರಗೃಹಂಗಳ್‌ (ಬಂಕ). ೨-೬೨). 

[ಸಂ. ಮಣಣಿಕಲಶ] 

ಮಣಿಕಾರ (ನಾ). ಮುತ್ತು, ರತ್ನ, ವಜ್ರಗಳ ಆಭರಣಗಳನ್ನು ಮಾಡಿ 
ವ್ಯಾಪಾರ ಮಾಡುವವನು ; ಅಕ್ಕಸಾಲೆ : “ ವೈಕಟಿಕಂ ಮಣಿಕಾರಂ” 
(au tat. ೬೬-೬೦). [ಸಂ.7 

ಮಣಿಕಾಲ್‌ *" ಮೊಟಕಾಲ್‌ ` ನೋ. 

ಮಗೆಕಾಲು " ಮೊಟಿಕಾಲ್‌' ನೋ. 

ಮುಣಿಕುಂಡಲ, ಮಣಿಕುಂಡಳ (ನಾ). ಬೆಲೆಬಾಳುವ ಹರಳುಗಳಿಂದ 
ಮಾಡಿದ ಕಿವಿಯ ಆಭರಣ; ರತ್ನಕುಂಡಲ: ಮಣಿಕುಂಡಲಮುಂ 
ಕವಚಂ ಮಣಿಯದ ಚಾರಿತ್ರ ಮುಗ್ರತೇಜಮುಮಾಯೊಳ್ಳುಣಮುಂ ಕಲಿತನ 
ಮುವಿವೇಂ ಪ್ರಣತಾರೀಸೂತಸುತನೊಳೊಡವುಟ್ಟು (ಕಂಕಣ. 
03-66); ಮಣಿಕುಂಡಲಕಿರಣಂಗಳ್‌ ಸೆಣಸುವಿನಂ ನಖಮಯೂಖದೊಳ್‌ 
ದಶರಥಧಾರಿಣೀಪತಿಯ ಪದಪಯೋಜಪ್ರಣಮನಮನೊಡರ್ಚಿದಂ 
ವಿಯಚ್ಚರತಿಲಕಂ (ತಂರಾಶಾ, ೬-60). ಮಣಿಕುಂಡಳ : ಕಪೋಲರಂಗತಟ 
ದೊಳ್‌ ಕುಣಿಯರ್ಲ ಮಣಿಕುಂಡಳದ್ವೆಯಂ (ಪೃಶೃಶು. 4-೬೪)- [ಸಂ.] 


೬೮೭೫ 


ಮಣಿಗಡಗ 


ಮಣಿಕುಂಡಳ * ಮುಣಿಕುಂಡಲ ' ನೋ. 
ಮಣಿಕುಟ್ಟಿಮ (ನಾ). ರತ್ನಖಚಿತವಾದ ನೆಲ: ತನ್ನಗಲೈಗೆ ಬಿನ್ನನಿರ್ಪಂತೆ 
ಬಿನ್ನನಾಗಿರ್ಪ ವಿಮಾನದ ಮಣಿಕುಟ್ಟಿಮಭೂಮಿಗಳುಮಂ . . . ಭೋಂಕೆನೆ 
ಕಂಡು . (ಅಂಕ): ೩-೩ ವ); ಅಜಿತನಾಥಂ ಮಣಿಕುಟ್ಟಿಮಭೊಮಿಯೊಳ್‌ 
s ಮನಂಗೊಳಿ ನಡೆದಂ (924, ೫-೬೦) ; ಮಣಿಕುಟ್ಟಿಮಂಗಳಿಂ ಬಾಳೆಯ 
ರೊಬ್ಸಿನಿಂ ಸಕಲವೈಭವದಿಂದೆಸೆದಿರ್ಪದಾ ಪುರಂ (೬೫. ೨-೩೪). [ಸ.] 
ಮಣಿಕುರುಜು ` ಮಣಿಗುರುಜು ` ನೋ. 
ಮಣಿಕೂಟ (ನಾ). [ಜೈನ] ಮಾನುಷೋತ್ತರದ್ವೀಪದ ಒಂದು 
ಪರ್ವತದ ಹೆಸರು : ಖಚರದ್ವಯಂ ಮನೋಹರಮಣಿಕೂಟದೊಳ್‌ 
* ಅಂಗಜಕೇಳಿಲೀಲೆಯಿಂದಿರೆ (ಮತ್ರ. 0೦-೦೦೪). [ಸಂ.] 
ಮಣಿಕೆ (ನಾ). ನೀರಿನ ಹರವಿ, ಗುಡಾಣ: “ಅಳಿಂಜರಂ ಮಣಿಕಿ 
[ತಾಕಾಂ, ಜೆ]ಯೆನೆ ಕಲ್ಲೆ ನ (conn. ೬೨-೨೩)... [ಸಂ, ಮಣಕ] 
ಮಣಿಖಚಿತ (ಗು). ೧: ಬೆಲೆಬಾಳುವ ಹರಳುಗಳಿಂದ ಕೂಡಿದ : 
ರತ್ನಖಚಿತವಾದ : ಅರಸೆ ಬಂದನು ಮಣಿಖಚಿತಕೇಸರಿಯ ಪೀಠದ 
ನಡರಿದನು (೫೭್ಕಾಂ- ೨೦-೬). (ನಾ). ೨. ರತ್ನಖಚಿತವಾದುದು ; 
ಕರಮಿಂಬಾಗಿರೆ ಚಾವಿರಯುಗ್ಮಮದಾಗಳಿ ನಿಲೆ ದಿವ್ಯವಿಷ್ಟರಂ ಮಣಿ 


ಈ 


ಮಂ” 


18 


ಖಚಿತೆಂ (6-೦೪-೦೪೬). [ಸಂ.] 
ಮಣಿಗೆ (ನಾ). ಒಂದು ಬಗೆಯ ಪ, ಮಣಿಗನು ಗರುಡ . . , 


ಪೆರುವರ್ವವರೊಳೊಪ್ಪದವು (ಸಳ್ಳಳಾ. ೩-೨೬). *ರತ್ನ್ಫಖಗ' ಪರಾ.[?] 
39) ಮಣಿಗಂಟು (ನಾ). ೧. ಕೈ ಹಾಗೂ ಮೊಳಕೈ ಕೂಡುವ ಜಾಗ; 
ಮಣಿಯಂತಿರುವ ಸಣ್ಣ ಸಣ್ಣ ಮೂಳೆಗಳು ಕೂಡುವ ಜಾಗ; 
ಮೈಯನ್ನು ಅವಳ ಮಣಿಗಂಟಿಗೆ ಸವರಿ ಮುಖವೆತ್ತಿ ನೋಡಿತು 
(ಶಾಕ, ೬೪) ; ಆ ಕೈಕಾಲುಗಳಿಗೂ-ನಡುವೆ ಮಣಿಗಂಟು, ಮೊಣಗಂಟು 
ಗಳ ಸಂದಿದೆ (ಡುಂ. 080)- ವ. ಬಿಡಿಸಂವುದಕ್ಕಾಗದಂತಹ ಬಿಗಿ 
ಯಾದ ದಾರದ ಗಂಟು: ಪ್ರಯಾಣದ ಅನುಕೂಲಕ್ಕೆಂದು ಹಾಸಿಗೆಗೆ 
ಮಣಿಗಂಟು ಹಾಕಿರುವುದು ಈಗ ಬಿಚ್ಚುವುದಕ್ಕೆ ಆಗುತ್ತಿಲ್ಲ (ರೂಂ). 
[ಮಣಿ 4 ಗಂಟು-/ತುಳು, ಮಣಿಗಂಟ್‌] 
ನವ ಹರಳುಗಳಿಂದ ಕೂಡಿದ ಕಂಬ, 
ಶಂಬರವೈರಿಯೆಂದೆಂಬ ಕುಂಭಿಯ ಕಟ್ಟು 
ವಿಂಬಿನ ಮುಣಿಗಂಭದಂತೆ  ಅಂಬುಜನೇತ್ರೆಯ ಪೊಂಬಾಳೆದೊಡೆಗಳು 
ತುಂಬಿದುವು ಣ್ಣ ಕೌತುಕವ (ಕ650- ೯-೨೦). [ದಣಿ 4 ಕಂಭ] 
ಮಣಿಗಟ್ಟು. ಮಣಿಕಟ್ಟು, (ನಾ). ೧. ಬೆಲೆಬಾಳುವ ಹರಳುಗಳಿಂದ 
ಮಾಡಿದ ಕಟ್ಟು ; ರತ್ನಖಚಿತವಾದ ಕಟ್ಟು ; ಕಡುಗಲಿ ಕಾಮ 
ತನ್ನುಭಯಹಸ್ತದ ಗದೆಗಡರ್ಚಿದ ಮಣಿಗಟ್ಟಿನಂತೆ ಬಿಡಯವಲ್ಲದೆ ಕುಮರಿಯ 
ತೋಳ ಭಾಪುರಿ ಕಡಗ ಕಂತಣವನಿಕ್ಕಿದರು (ಕೋಕ ೨೩-೪೦) ; ಭರದಿ 
ಪೊಮ್ಮೂಡಿಗೆಯಪೊಂಗರಿಯ ವಸಿಖಮಂ ಮಿರುಪ ಮಣಣಿಗಟ್ಟಿನಿಂದೇಮೊರೆವ 
ಭನುವಿಗೆ ತೊಡಿಸಿ (ತನರೋ.03-೭೭). ಮಣಿಕಟ್ಟು: ೨. ಮುಂಗೈಯ 
ಹರಡು ; ಪಾಣಿಮೂಲ ; ಪ್ರಕೋಷ್ಠ : “ಪಾಣಿಬಂಧ, ಪಾಳಿಗೆ] 
ಮೂಲ - ಈ ೨ ಮಣಿಕಟ್ಟು” (ಐ80- 030); ಒಸೆದು ಮಣಿಕಟ್ಟಂ ಎಡ 
ಗಯ್ಯಿಂ ಪಿಡಿದು (೩೦6. ರೇ. ೦೨-೪); ಮಣಿಕಟ್ಟಿನಲ್ಲಿ ಯವರೇಖೆಯಿದ್ದರೆ 
ಯಜ್ಞಾಃ ದಿ 6ಕಣಪ್ರದವಾಗುವುದು (ಗಂ. ೬೩4-0). ೩: ಇ ಮಣಿ 
ಚೌಕಟ್ಟು : ಚಿಕ್ಕ ಮಕ್ಕಳು ಮಣಿಕಟ್ಟಿನ ಸಹಾಯದಿಂದ ಲೆಕ್ಕವನ್ನು ಸುಲಭ 
ವಾಗಿ ಕಲಿಯಬಹುದು (62). 
[ ಮಣಿ *ಕಟ್ಟ್ಟು-/ತಮಿ, ಮಣಿಕೃಟ್ಟು; ತೆಲು. ಮಣಿಕಟ್ಟು, ಮನಿಕಟ್ಟು] 
| ಮಣಿಗಡಗ (ನು). ಇ ಮಣಿಕಂಕಣ : ನೆಲಹಿನ ಮೊಸರಂತೆ . , - ಮಣಿ 
ಗಡಗದೆ ಕೀಲಿನಂತೆ (ರರರ್ಷಾಕ್ಮು- 6-09೭ 80ಕರ್ಕ). [ ಮಣ್ಯಿ 4 ॥ಡಗೃ ) 


28 


ರತ್ನಖಚಿತವಾದ ಸ್ತಂಭ 


40 


ಮಣಿಗಣ 


ಮಣಿಗಣ (ನಾ). ಬೆಲೆಬಾಳುವ ಹರಳುಗಳ ಗುಂಪು : ರತ್ನಸಮೂಹ : 
RE SCs Soci 
ಚರಣುರವಿನ್ದರು[೦] (1942. xx; 
ಮತ್ತಂ ರತ್ನಗರ್ಭೆಯೆಂಬೀ 


೪೬-೨೬ ; 1072) ; 
ಪೆಸರ್ಗಳ್‌ ದೊರೆವೆತ್ತುವೆಂದೂಡೇನಚ್ಚರಿಯಾ 


ದುದೊ ಧನದಜನಿತ ಮಣಿಗಣವರ್ಷಂ (ತ್ರಫ್ಯ- ೦೦-೨೨೦): [ಸಂ] 
ಮಣಿಗಣ್ಣ (ನಾ). ಒಂದು ಬಗೆಯ ಮಾನು: ಹೆಗ್ಗಳು ಗಣೆ ಮಣಿಗಣ್ಣ 
ತೂತು ತೆಂತಲು ಸಿಸಿಲು ಬೊಂಪು ಸವಿವಾಯ ಗೊದಳೆ , . . ಆನೆವೆ. 


ನೆಂಬ ಪರಿಪರಿಯ ಮಿನ್ಗಳಂ ಗುದಿಗೆಯ್ದರು (೫4. KE] 

ಮಣಿಗನ್ನಡಿ (ನಾ). ರತ್ನಖಚಿತವಾದ ಕನ್ನಡಿ ; ಎನ್ನೋರಗೆಯ ಚನ್ನೆಯ 
ರೊಲವಿಂ ಮಣಿಗನ್ನಡಿಯಂತಪ್ಪ ಸುತರ ಮನ್ನಿಸಿ ಮೊಲೆಯ: 
ಸಿರಿಗವರೇಂ ನೋಂಪಿಯನೆಸಗಿದರೊ. (ಶ್ರೀಶಾಂ. ೨-೩೪) ; ಹಣ್ಣು 
ರಿಸುವೆ ಮಣಿಗನ್ನಡಿಯ ನೆಳಲ ಮಾತನಾಡಿಸುವೆ (ಕುಕ. ೩೬-೦೦). 

[ಮಣ್ಯಿ 3 ಕನ್ನಡಿ) 

ಮಣಿಗರ್ಭೆ (ನಾ). ಭೂಮಿ ; ವಸುಂಧರೆ ; ರತ್ನಗರ್ಭೆ : ತನ್ನಂ ಪೊತ್ತು 
ಮನ್ನಣೆಯಿಂ ಮುನ್ನಂ ಪೊರೆಯೇಟಾಸಿ ಪೊರೆದ ಮಣಿಗರ್ಭೆಗಣಿಯರಂ 
ಬಾಗಿ ಬಳ್ಳಿ ಮಣಿವ ಮಾಳ್ಕೆಯಿಂ (ಕಂಕ. ೨-೪೨ 5)... [ಸಂ. ಮಣಿಗರ್ಭಾ] 

ಮಣಿಗಲ್ಲು (ನಾ). ಬೆಲೆಬಾಳುವ ಹರಳು; ರತ್ನ: ಸುತ್ತಣ ಮಣಿಗಲ್ಲ 
ಹೊಂಗೋಟೆ ನೋಡಲು ತತ್ತಳಗೆಯ್ದುದಕ್ಷಿಗಳ (ಪೋಶತ. ೩-೬). 

[ಮಣ್ಮಿ 4 ಕಲ್ಲು (ಆ ಕಲ್‌) 

ಮಣಿಗಳಸ (ನಾ). = ಮಣಿಕಳಶ : ಪೂರ್ವಾದ್ರಿಯೆಂಬ ದೇವಗೃಹದ 

ಮೇಲಿಟ್ಟ ಮಣಿಗಳಸ ಸೊಂಗಳಸ ರಜತಕಳಶಂಗಳಿನೆ ಚೆಲ್ವಾದುದು (ತಂಛ. 


ಎಡುವರ್ಸಲೆ 
ಕಾಯ್ತೋ 


-09)- [<ಸಂ. ಮಣಿಕಲಶ] 

ಮಣಿಗಾರ ` ಮಣಿಗಾಜಿ` ನೋ. 

ಮಣಿಗಾರ್ತಿ (ನಾ). ರತ್ನಗಳನ್ನು ಮಾರುವವಳು : ಮಣಿಗಾರ್ತಿ, 
ಆಳುಗಾರ್ತಿ- ಸುಣ್ಣಗಾರ್ತಿ (ಉಾತಾರೂ ೦೯೪ ಉದಾ); ವರಮು್ಲಿಗೆ ಮೊಲ್ಲೆ 


ಗಳೊಳ" ಬೆರಸಿದ ಮಧುಕರಳದಂಬದಿಂದಂ ನೀಲೋತ್ಕರಮಂ ಮೌಕ್ತಿಕಮಂ 
ಫೋಲ್ತಿರೆ ಮೆಅಗದಳೀ ಮಾಲೆಗಾರ್ತಿ ಮಣಿಗಾರ್ತಿಯ ಮೋಲ್‌ (೧೪: 
೨-೪೬). [ಮಣಿಗಾಅ + - ತ್ರಿ (ಆ - ಇತ್ತಿ)] 

ಮಣಿಗಾಜಿ. ಮಣಿಗಾರ (ನಾ). ಬೆಲೆ ಬಾಳುವ ಹರಳುಗಳನ್ನು ಮಾರಂ 
ವವನು; ರತ್ನಪಡಿವ್ಯಾಪಾರಿ : ಚಲದಂಕರಾಮುಮಣಿಗಾಜ ನಾಗಿಶೆಟ್ಟಿಯು 
ಮನ್ನು ಸಮಸ್ತನಗರ ಮುಮ್ಮ್ಮರಿದಣ್ಬಮುಂ (26. ೪, ೩೪೨-೦೫: 1099) ; 
ಅಣಿಯರಮೆಸೆದೊಪ್ಪಿರ್ಪುವು ಮಣಿಗಾಆರ ಕಂಚಗಾಅರೊಲಕಿಗಾಆರೆ ತಿಂತಿಣಿ 
(ಉರ್ಮಾನ ೩೪); ಮಣಿಯಂ ಮಾಡುವಂ ಮಣಿಗಾಳಂ (8ಣ್ಗಾಕು. 
೨೪6 ಶ್ರಯೊಲ). ಮಣಿಗಾರ : " ಮಣಿಗಾರ-ಮಣಿಕಾರ-ರತ್ನವ್ಮಾಪಾರಿ ” 
(ತದ್ಮಕೋ- ೩೬) ; ಬಳೆಗಾರ ಮಣಿಗಾರ ಬಿಚ್ಚೋಲೆಯನ್ನು ಮಾರುವರು 
(ತರರೋ. ೨-೪೬). [ ಮಣ್ಯೆ _.- -ಕಾಜ ] 

ಮಣಿಗಾಳಿಕೇರಿ (ನಾ). ರತ್ನಪಡಿವ್ಯಾಪಾರಿಗಳ ಬೀದಿ: ಮಣಿಗಾಜ 
ಕೇರಿಯ ೩ ಸೆಟ್ಟಿಕಾಜರೂ ಸಮಸ್ತ ಹಲರೂ . , , ಇ ಧರ್ಮ್ಮವ ನಡಸು 
ವರು (323-೫11, 43೨-06; 1). [ಮುಣಿಗುಅ + ಕೇರಿ] 

ಮಣಿಗುಣ (ನಾ). ೧. ರತ್ನದ ಗುಣ. - ಲಕ್ಷಣ. ೨. [ಛಂದ] 
ಅಕ್ಷರ ಛಂದಸ್ಸಿನಲ್ಲಿ ಪ್ರಸಿದ್ಧವಾಗಿರುವ ಇಪ್ಪತ್ತಾರು ಬಗೆಯ 
ಛಂದಸ್ಸುಗಳಲ್ಲಿ ಹದಿನ ಕೈದನೆಯ ಅತಿಶಕ್ವ ರಿಯೆಂ ಬ ಛಂದಸ್ಸಿನ 
ಒಂದು ವೃತ್ತ: ಮನುಲಘುವಿರೆ ಗುರುಮಃ ಮನೆಗ ಗು 3 ಣಮೆನಿಕುಂ (ಕರಂ. 

60) ; ಇಂಥ ಸಂಸ್ಕೃತವೃತ್ತಗಳಲ್ಲಿ ಕುಮುದ, ರಥೋದೃತ, ಸ್ವಾಗತ, 

ಮತ್ತಕೋಕಿಲ, ವಮ ಸ 'ಮಣಿಗ್ಯಗುಣ, 'ಮಲ್ಲಿಕುಮುಲ್ಲ. ತರಳ 
ಜೊದಲಾದುವುಗಳನ್ನು ಹೆಸರಿಸಬಹುದು (6೭. 30)- [5] 


೬೮೭೬ 


೩8, 


ಮಣಿತೊಂಡೆ 
ಮಣಿಗುರುಜು. ವ: 


ರತ್ನಮಂಟಪ : 


(ನಾ). ರತ್ನಖಚಿತವಾದ ಮಂಟಪ ; 

ಬಹುಮಣಿಗುರುಜಿನ ದೇಗುಲಗಳ 
ಮಿಸುಪ ಮಿಗಗಃ 
- ಪಸುಧಾವಲ್ಲಭನ (ಇಡುಕಾ, 0೦-೩6) ; 
ಕರುಮಾಡ ಮೇಗಣ ಮಣಿಗುರುಜೇಜ೨ ಪರಿವ ಮೇಲಣ ಮುಗಿಲ್ಲೊನೆಯ 
ಪೊರೆ ಮುತ್ತಾಯ್ದು ಕೇವಣಿಸಿ ಕೊರಲೆಲ್ಲಿಟ್ಟು ಪುರವನಿತೆಯರಾಡುತಿಹರು 
(ಶ್ರೀಶಾಲ. ೦-೩). ಮಣಿಕುರುಜು : ಗುಡಿ ಕಲಶ ಕನ್ನಡಿಯು 
ಹೊಂದಳಿಗೆದೋರಣದ ಸಡಗರದ ಹಂತಿದುಣಿಕುರುಜುಗಳ್‌ ಬಳಿವಿಡಿದು 

[ಮಃ 
ಬಾಗುವಿಕೆ ; 
ಬಳಿಯ. 


(ಪರಶು. 6-300). 
ಮಣಿಗೈ (ಣಾ. 


4 ಕುರುಜು] 
ಬಗ್ಗುವಿಕೆ ; 
ದಾರಿಗನಿಗೆ 


ಕುತುಕಿಗೆತ್ತಣ 
ಪಯಣದಾಯಾಸವನು 


ಮಣಿಗೆ 
ಯೊಳು ತೀರಿಸುತ ಮರಳಿ ಕಂತೆಯ ಹೆಗಲಿಗೇರಿಸಿ ನಿಲುವಗೆ? (ಕಲೀ: 


33) (ಮಣಿ 2. -ಗೆ] 
ಮಣಿಗೈ (ನಾ). ಮೂಳೆಯ ಗಂಟು; ಮೃದ್ವಸ್ಟಿಯ ಗಂಟಿಂ: ಎದೆ 
ಯಿಂದ ಎರಡು ರೆಟ್ಟೆಗಳಿಂದ ಕೊರಳ ನಡುವಣ : ಖಣಿಗೆಗಿಂದ ಶೋಭೆಯು 
ಚೆನ್ನಾಗಿ ಕಂಣಿಸಲು (೨ಕ್ಕಫೀ- ೬6-00): [ಮಣಿ + - ಗೆ] 
ಮಣಿಫಟ್ಟಿ (ನಾ). ಒಂದು ಊರಿನ ಹೆಸರು: ಮಣಿಘಟ್ಟಿಯ ಮಾಣಿ 
ಕಾಮೆಣ್ಣಿಮುದುಳ ಗಾಮಂಣ್ಣರ ಮಗಂ ಕಸವಯ್ಯ ಆಳ್ಟೋನ ಬೆಸದೊ€" 
೬ ಕಾದಿ (ಕು ೫, ಮೀರಾ, ೨೨೯-೪: 909). [31 
ಮಣಿಚೂಳಕಿ (ನಾ). ರತ್ನಖಚಿತವಾದ ತುದಿ, - ಆಗ್ರಭಾಗ ; ಬೆಲೆ 
ಬಾಳಂವ ಹರಳುಗಳಿಂದ ಕೂಡಿದ ಶಿಖರ : ಈಶಾನೇಂದ್ರಂ , . , 
ಪವ್ಮರಾಗೆದ) ಮಣಿಚೂಳಿಕೆಯಿಂದಂ ನಯನಮನೋಹರಮಪ್ಪ ಚಂದ್ರ 
ಕುಂತಧವಳಾತಪತ್ರಮಂ ಪಿಡಿಯೆಯುಂ (ಉಾಂತಿಫ್ರ. ೦೦-೦೩ ವ). 
[ಸಂ. ಮಣಿಚೊಲಿಕಾ] 
ಮಣಿಚೌಕಟ್ಟು (ನಾ). “ಮಕ್ಕಳಿಗೆ ಲೆಕ್ಕ ಕಲಿಸುವುದಕ್ಕಾಗಿ ಬಣ್ಣದ 
ಗುಂಡುಗಳನ್ನು ತಂತಿಯ ಮೇಲೆ ಬೆಡಾಡುವಂತೆ ಅಳವಡಿಸಿರುವ 
ಚೌಕಟ್ಟು ತ ಮಣಿಚೌಸಟ್ಟು * (abacus: ೨060). 
[ಮಣ್ಯಿ 4 ಚೌಕಟ್ಟು] 
ಮಣಿತ್ಯ (ನಾ). ೧. ಬಾಗುವುದು; ಬಗ್ಗುವುದು: 
ಮಣಿವುದು ; ಕುಣಿತಂ, ಕುಣಿವುದು (ತರ್ಮಾಮ, ೫8೬ ಕಲ್ಯಾ) ; 
ಮಾಯೊಡಲ್ಮಣಿತಂ ... 


ಮಣಿತಂ, 

ಈ ಬಿನ್ನಣ 

ಶ್ರೀಚಿಕದೇವನೊಳ್‌/ ಮೆಜಳಿಗುಂ (1೪. 

ಎನಿತೆನಿತೋ  ಮಣಿತಗಳಿವು ಭಂಗಿಗಳಿವು ಭಣಿತ (ರಕ್ತಾ, 

೬೦-೨). ೨. [ವ್ಥಾಕ] ಅಕ್ಷರಗಳಿಗೆ ಕಾಗುಣಿತದಲ್ಲಿ ಸೇರಿಸುವ 
"ಉ' ಸಂಕೇತವಾದ ಕೊಂಬು (೧): ಈ ವರ್ಣಗಳಲ್ಲಿಯ ಒಂದು 
ಮಣಿತವನ್ನು ತಪ್ಪಿಸಿ. . . ಅನೇಕರು ಬರೆಯುತ್ತಿದ್ದುದನ್ನು ಕಾಣುತ್ತೇವೆ 
(Mmm. ೦೦೩), [ಮಣ್ಣಿ + -ತ್ಮ) 

ಮಣಿತ್ಯ (ನಾ). ಸುರತಧ್ವನಿ; ಗಳರವ : “ಮಣಿತವೆಂಬುದು ಗಳಧ್ವನಿ” 
(ಹಾದು. 64-803); ಸೀತ ತಂ ಹೂಂಕೃತಂ ಘೂತ್ಶೃತಂ ಮಣಿತದುತಿ 
ಹೂತ್ಮೃೃತಂ . . - ಎನಿಪೀ ಚಮತ್ಕೃತಿಯನಆ್‌ದು ರಮಿಸುವನೆ ಚದುರಂ 
(9೭5. 6-30); ಮಣಿತಂ ತನುವೊಳ್ಳಳದೊಳ್ಳಣಿತಂ ನೆಗಳ್ಜಿರೆ. ವಿಳಾಸಮ 
ಮರ್ದೋಬ್ಬರೆ ಪೆಣ್ಮಣಿ ತನ್ನಪರತಿಚಿಂತಾಮಣಿ ತನ್ನರಪತಿಗೆ ತನ್ನ ಪರಿಜಿನೆ 
ನೆರೆದಳ್‌ (ಉರ. 6೯). [ಸಂ.] 


1-೦೪೪) ; 


ಮಣಿತುತ್ತಿ (ನಾ). ಒಂದು ಬಗೆಯ ಸಸ್ಯ: 
ಪಿಂಡೀಸೊಪ್ಪು (ಮೈ 8೧. ೪೩-೮೬೨). 
[ಣಿ 4 ತುತ್ತಿ 


"ಮಣಿದೊಂಡೆ` 


ಮಣಿತುತ್ತೀಗಿಡ. 
*ಮರತುತ್ತಿ' ಪರಾ. 
1/3. ಮಣಿತುತ್ತಿ] 


wie 
ನೋ. 


ಮಣಿತೊಂಡೆ 


ಮಣಿತೋರಣ 


ಹರಳಂಗಳಿಂದ ಕೂಡಿದ 
ರಂಜಭವನದೊಳೆಸೆವ 
'ಮಿಂಚಂ ಮಣಿತೋರಣಾಂಶು 


ಮಣಿತೋರಣ (ನಾ): ಬೆಲೆಬಾಳುವ 
ತೋರಣ; ರತ್ನಖಚಿತವಾದ ತೋರ! 
ಮಣಿತೋರಣಂಗಳಿಂ (ಆಶಫು. 9-೭ ರಗಳ): ವ: 
ಮೊಲಿಗಂ ವಾದ್ಯಸ್ವನಂ . , . ನಿರಾಕುಳದಿಂ 
[ಇಂ.) 
ಮಣಿಗನ್ನಡಿ : ಭರತಂ ಕಂಡಂ ಕೆನ್ನೆಯ 
ತಳದಳಿಸಿ ಪೊಳೆವ ಮಣಿದರ್ಪಣದೊಳ್‌/ (ಅಂತ್ರ: ೧೬-೬೦); 
ವಿಜಯವಾಮೇತರಭುಜದೊಳ್‌ ನಿಂದ ಬೀಂಸಿರಿಯೆಸೆವ 
ರಿಯಿಸೆ ಮೆಯ್ಯೊಳ್‌ ಹರಿನೀಳೋದ್ಯತ್ವನನ್ನ 
ಮಣಿದರ್ಪಣಮಂ (ತಿಕ. ೨-೧೩)- [ಹಂ,] 
ಮಣಿದಾರ (ನಂ). ಮಣಿಗಳನ್ನು ಪೋಣಿಸಿದ ದಾರ: ಹಣವೇನು ಬುತೆ 
ನಿನ್ನಯ ಗುಣವೆಂಬುದು ಮಣಿದಾರವಾಗೆನ್ನೆ ಮನವ ಕ್ಷಣದಲಿ ಬೀಜು 
ಗೊಂಡುದು (ಕಂಠಂ. ೬-೦೬೪) - [ಮಣಿ _. ದಾರ] 
ಮಣಿದಿ (ನಾ). ಒಬ್ಬಾತನ ಹೆಸರು. (3) : ಸ್ವಸ್ತಿಶ್ರೀ ಮಾಣಿಯರೋ 
ಮಣಿದಿಯುಂ ಸಿರಿವಚ್ಚನುಂ ಶ್ರೀಪುರುಷನುಂ . . . ಎಜ್‌ದು ಸತ್ತರ್‌ 
(ಮಕರ ೧೯೪, ೬-೦; 808). [?) 
ಮಣಿದೀಪ (ನಾ). ೧. ರತ್ನಖಚಿತವಾದ ದೀಪ ; 
ತಳಿರುಯ್ಯಲ್‌ ಮಣಿದೀಪರಂಜಿ - - . 
ಜಿನಾವುಸಂಗಳಿಲ್ಲೆಲ್ಲಿಯುಂ (ಭಜ 


ಪೋಲ್ತೂ (ಫಿಪಫು. ೪-೩೭)- 


ಮಣಿದರ್ಹಣ (ನಾ). 
ನೆರೆಯಂ 
ದೊರೆವೆತ್ತ 
ನೆಟಲ್‌ 


ಸ ಪೋಲ್ತಂ 


ರತ್ನದ ದೀವಿಗೆ: 

ಲತಾಮಂಟಪವೆಂಬಿವಿಲ್ಲದ 

೨-೬) ; ಮಣಿದೀಪಾವಳಿಯನಮರಿ 
ಯರು ಹಿಡಿಯಲು (ರಫಿ. 06. ಕತ್ತಲೆಯ ಮನೆಗೆ ಮಣಿದೀಪ 
ಮಾದಂತೆ . . . ಕುಳಿಂದನ ಬಾಳ್ಕೆಗುತ್ತಮಕುಮಾರನಾದಂ ಚಂದ್ರಹಾಸಂ 
(ಕೈಬಾ. ೨6-೬೬). ೨. ದೀಪದಂತೆ ಬೆಳಗುವ ರತ್ನ. ಹ] 

ಮಣಿದೆನೆ (ನಾ)- ಬೆಲೆಬಾಳುವ ಹರಳುಗಳಿಂದ ಕೂಡಿದ ಕೋಟೆಯ 
ತೆನೆ; ರತ್ನಖಚಿತವಾದ ಬುರುಜು: ಮಣಿದೆನೆಗಳ ಮಾರ್ಪೊಳಪಂ 
ಫಣಿಪಸ್ಫಟಿಗೆತ್ತ್ತು ನೋಳ್ಚ ಖೇಚರಿಯರ ಕಣ್ಣೊಣರ್ಗಳ್ಳಾರ್ಹೊಳಿವಂದ 
ಮನಣಕಿಪುವಗಳಮಳಜಳದೊಳಂಬುಚರಂಗಳ್‌ (೧೩. ೨-೪) ; ಮಣಿದೆನೆ 
ಗಳೆಡೆಯೆಡೆಯೊಳುಡುಗಣಮಿರುಳೊಳ್ನುಸುಳ್ಳು ಪೂಲ್ಗಡಲ ಕಡೆವಾಗಳ್ಳ 
ಣಿಪನ ಮುಣಿಯೆಡೆಯೆಡೆಯೊಳಗಣಿತಂ ಮುಕ್ತಾಳಿ ನೆಗೆವ ಭಾವಮನಾಳ್ಗುಂ. 
(x0. ೪-೬4) [ ಮಣ್ಯಿ 4 ತೆನ್ನೆ ] 

ಮಣಿದೊಂಡೆ; ಮಣಿತೊಂಡೆ (ನಾ). ಒಂದು ಬಗೆಯ ತೊಂಡೆಯ 
ಕಾಯಿ : ಮಣಿದೊಂಡೆ: ಹಾವುಮೆಕ್ಕೆ, ಈ ಎರಡ ಬೇರಂ ನಿಂಬೇ 
ಹುಳಿಯಲ್ಲಿ ಆರೆದು ಗಾಯಕ್ಕೆ ಪೂಸೆ ವಿಷ ಕೆಡುಗು (ಏವೈವ, ೬೧)- 
ಮಣಿತೊಂಡೆ; ಗುಣಿತೊಂಗೆ, ಕಾಡುಪಾವಟೆಬಳ್ಳಿ (ಮ್ಮ 30. ೫೩-0೦೬೪). 

[ ಮಣ್ಯಿ -- ತೊಂಡೆ, ] 

ಮಣಿದೊಡವು (ನಾ). ಬೆಲೆಬಾಳುವ ಹರಳಿನ ಒಡವೆ; 
ರತ್ನಖಚಿತವಾದ ಆಭರಣ ; ಎಳೆಲತೆಯನಿಲನ ಸೋಂಕಿಂದಲರ 
ತೊಡಂಬೆಯನಿನಿಸುಳಿಯದೆ ಬಿದಿರ್ವಂದದಿ ಮಣಿದೊಡವೆಲ್ಲವನೀಡುಡಿ. 
(aan. 3-40); ನೆ. ನಾಮದ ಗೆಜಕಿವೇಂ 'ಜಕುಂಭದ 


ನೊಸಲ 
ಪೊಸಮುತ್ತಿನ ಮಾಣಿಕದೊಡವೆ ಎಸೆವ ತಂರಾಮಾಲೆಯೆನೆ ಬಿಯದಿಯರು 
ರಂಜಿಸಿದರಿರುಳ್ವೆಣ್ಗಳಂತೆ (ಕ್ರೀಶಾಂ. ೭-೩೪)- [ಮಣಿ 4- ತೊಡವು) 

ಮಣಿನೂಪುರ (ನಾ). ಬೆಲೆ ಬಾಳುವ ಹರಳುಗಳಿಂದ ಮಾಡಿದ 
ಕಾಲಂದುಗೆ; ರತ್ನಖಚಿತವುದ ನೂಪುರ ; ಮಣಿನೂಪುರ ಮಣಿಕಾಂಚೀ 


ಮಣಿಹಾರವಿಲುಸಮೆಸೆಯೆ ಭಾಸುರವಿದ್ಯಾಮಣಿಯಿಂ/  ಭಾಸ್ವಚ್ಚೂಡ್ತಾ 
ಮಣಿಯಿಂ/ ಪೋಲ್ಡೆಸವಳಬಲ್ಲಿ ಮಣಿಪುಶ್ರಿಕೆಯಂ (ಉಕ್ತ: ೨೨೫೪) ; 


ಹೊಂಬಳೆಗಳನು ಕೈಗೆ, ಕೆಂಕೆಣಿಗಾನಗೈಪ ಮಣಿನೂಪುರಗಳನು ಕಾಲ್ಗೆ 
೬. ಎ ತೊಟ್ಟಾ (ತತ್ರಾಂಗ, ೦೯-೩೦೩)- [ಸಂ.] 


೬೮೭೭ 


10 


6. 


46 


ಮಣಿಬಂಧ 


ಮಣಿಪಾದ (ನಾ). ಕಣಕಾಲು : ಬಲದ ಮಣಿಪಾದದಲ್ಲಿ ಪಟ್ಟವರ್ಧನನೆಂಬ 
ಗಣೇಶ್ವರನೆನಿಸಿರ್ಹಿರಿ ಅಯ್ಯ ಎಡದ ಮಣಿಪಾದದಲ್ಲಿ ಚಂದ್ರಶೇಖರನೆಂಬ 
ಗಣೇಶ್ವರನೆನಿಸಿರ್ಪಿರಮ್ಮ (ಸಿರ್ಕೇತ- ೪-060): [ಸಂ] 

ಮಣಿಪೀಠ (ನಾ). ಬೆಲೆ ಬಾಳುವ ಹರಳುಗಳಿಂದ ಅಲಂಕೃತವಾದ 
ಪೀಠ; ರತ್ನಖಚಿತವಾದ ಆಸನ: ಚನ: ಬೆಳೆಪ 
ಬೆಳ್ಳೊಡೆ ಪೂಮ[ಟಕ್‌]ಭಾಪ್ರತಾನಮುತ್ತಮಮಣಿಪೀಠಮಿಂದ್ರಸಭೆಯೆಂಬಿವು 
ಘಾತಿಚತುಷ್ಯಘಾತದಿಂ ಸಮನಿಸೆ (ಕಾತಿಪು- ೪-೬): ಮಣಿಪೀರಾರೂಢ 
ನುದ್ಯತ್ಸಚಿವಚಯಸಮಾಸೇವ್ಯಮಾನಂ . . . ಬಿಜ್ಜಳೇಂದ್ರ೦ (ಧೃತಂ: ೬-೨). 

[ಸಂ.] 

ಮಣಿಪುಂಖ (ನಾ). ರತ್ನಖಚಿತವಾದ ಬಾಣದ ಹಿಳುಕು 
ಚಿತ್ರಭಾನುಪ್ರಣಿತಮಂ ಚಿತ್ರಭಾನುಶರಮಂ 
ಶಿಖಯೊಳ್‌ ತೊಣೆಯೆನಿಪುದನಸುರವೈರಿ 
0೩-೦೦೦). [ಸಂ.] 

ಮಣಿಪುತ್ರಿಕೆ (ನಾ). ಬೆಲೆಬಾಳುವ ಹರಳುಗಳಿಂದ ಅಲಂಕೃತವಾದ 
ಬೊಂಬೆ; ರತ್ನಖಚಿತವಾದ ಬೊಂಬೆ ; ಒಗೆತರ್ಪ ಘರ್ಮಜಲ 
ಬಿಂದುಗಳಿಂ ನಮಿತಾನನಾಬ್ದೆ ಬೆಚ್ಚನೆ ಬಸಿವಿಂದುಕಾಂತಕರಸಂಕುಳಮೊಯ್ಯ 
ನವುಂಕಿ ಸೋಂಕೆ ಸೋಂಕಿನೊಳೊಇ'ವಿಂದುಕಾಂತಮಣಿಪುತ್ರಿಕೆಯಂದದಿ 
ನೊಪ್ಪಿ ತೋಟಿದಳ್‌ (ಅಂತೆ, ೪-೪೪): [ಸಂ. ಮಣಿಪತ್ರಿಕಾ) 

ಮಣಿಪೂರ (ನಾ). ೧. ಹೊಕ್ಕುಳು; ನಾಭಿ. ೨. [ಯೋಗ] 
ಶರೀರದೊಳಗಿನ ಮೂಲಾಧಾರ. ಸ್ವಾಧಿಷ್ಠಾನ, ಮುಣಿಪೂರ, 
ಅನಾಹತ, ವಿಶುದ್ಧ, ಆಜ್ಞಾ ಎಂಬ ಆರು ಚಕ್ರಗಳಲ್ಲಿ ಒಂದು ; 
P ನಾಭಿಯಲ್ಲಿರುವ ಷಟ್‌ಚಕ್ರಾಂತರ್ಗತವಾದ ಒಂದು ಪದ್ಮ. ಇದು 
ಸುಷುಮ್ನಾನಾಡಿಯೊಳಗೆ ಷಟ್‌ಚಕ್ರಗಳ ಮಧ್ಯದಲ್ಲಿ ನಾಭಿಯಲ್ಲಿರು 
ವುದು: ಆಧಾರ ಸ್ವಾಧಿಷ್ಠಾನ ಮಣಿಪೂರ (ಕಾಣ. ಪೂರಕ) ಅನಾಹತ 
ವಿಶುದ್ಧಿ ಆಗ್ನೇಯದೆಂಬ ಪಟ್ಟಿಕ್ರಂಗಳುಂ (೧೪೬೪. ೩೪). [ಸಂ.] 

ಮಣಿಪೂರಕ (ನಾ). ಎ ಮಣಿಪೂರ ೨ : ಆಧಾರ ಸ್ವಾಧಿಷ್ಠಾನ ಮಣಿಪೂರಕ 
ಸ್ಥಾನವನಜ*ಯರು (6ಕು- ೪3-06); ಸರಿಯುಗಿಯೆ ಆಧಾರವನು ಬಳಿಕಲಿ 
ಮಾಂ ಸ್ವಾಧಿಷ್ಕುನವನು ಅದ ಹಾರಿ ಮಣಿಪೂರಕವ ಅನಹತಕೈದ ಬೇಕು 
(ಶೃಾನಸಿಂ, ೦೩-೨೬)- [ಸಂ.) 


ಮಣಿಪೂರಕಚಕ್ರ (ನಾ). - ಮಣಿಪೂರ ೨ : ಅನಾಹತಚಕ್ರದಿಂದಾಯಿತ್ತು 
ಮಣಿಪೂರತಜಿಕ್ರ (608. ೨೩-೦೦೦) ; ಶರೀರದಲ್ಲಿರುವ ಪಟ್ಟಕ್ರಗಳಲ್ಲಿ 
- «- ಮಣಿಪೂರಕಚಕ್ರದಲ್ಲಿ ಶಿವಲಿಂಗ. . . ಆಧಾರಚಕ್ರದಲ್ಲಿ ಆಚಾರ 
ಲಿಂಗಗಳು ವಿರಾಜಿಸುತ್ತಿರುವುವು (ಕರವ. 3೩). [ಸಂ.] 
ಮಣಿಪ್ರವಾಳ (ನಾ). ಸಾಮಾನ್ಯವಾಗಿ ಸಂಸ್ಕೃತಪದಗಳ ಜೊತೆಗೆ 
ಮಲಯಾಳ ಅಥವಾ ಇನ್ನಾವುದೇ ದೇಶೀಯಭಾಷೆಯ ಪದಗಳ 
ಬೆರಕೆಯಿಂದ ರಚಿತವಾದ ಒಂದು ಬಗೆಯ ಶೈಲಿ; P ಮಲಯಾಳದ 
ಪ್ರಾಚೀನಸಾಹಿತ್ಯದಲ್ಲಿ ಇದು ಬಹಳ ಕವಿಪ್ರಿಯವಾಗಿದ್ದಿತು : 
-ಪಿಳ್ಳೈಲೋಕಾಚಾರ್ಯರು ಹದಿನೆಂಟು ವೇದಾಂತಗ್ರಂಥಗಳನ್ನು ತಮಿಳು 
ಸಂಸ್ಕೃತಮಿಶ್ರವಂದ ಮಣಿಪ್ರವಾಳವೆಂಬ ಭಾಷೆಯಲ್ಲಿ ರಚಿಸಿದರು (ಕಂಠ. 
೩೪5) : ಮಲಯಾಳಸಾಹಿತ್ಯದ ಭಾಷೆ ಮಣಿಪ್ರವಾಳವೆಂದು ಹೇಳಬಹುದು 
(0ರದ್ದ 904). [ಸಂ. ಮಣಿಪ್ರವಾಲ] 
ಮಣಿಬಂಧ (ನಾ). ೧. ( ಅಲಂಕಾರಕ್ಕಾಗಿ ) ಮುತ್ತು, ರತ್ನ 
ಖಂತಾದುವನ್ನು ಕಟ್ಟುವುದು. ೨. ಎ ಮಣಿಗಟ್ಟು ೨: 
*ಮಣಿಬಂಧ ಎಂಬುದು ಮಣಿಕಟ್ಟು” (ಕರಾಯ. 66-೩೬೪); ಮಣಿಬಂಧಂ 
ಮಣಿಯಿಂ ಕಟೇನಿಕಟಮಾ ಚೆಂಬೊನ್ನ ಚೆಲ್ವಪ್ಪ ಕಿಂಕಿಣಿಯಿಂ , 
ಅಲಂಕೃತನಾಗಿಯುಂ (ಕಾಂತಿ. 00-86) ; ಮಣಿಬಂಧದಲ್ಲಿ ಹೇದು! 


ಮಣಿಭವನ 


ಯಿದ್ದರೆ ಬಹುಭೂಷಿತನಾಗುವನು (ಗಂ: ೬೩-೨೦). ೩, [ನಾಟ್ಯ] 
ಮುಂಗೈಯನ್ನು ಚಲಿಸುವ ಒಂದು ವಿಧ; p ಇದರಲ್ಲಿ ನಿಕುಂಚ. 
ಆಕುಂಚ. ಭ್ರಮಿತ, ಸಮ ಎಂದು ಐದು ವಿಧಗಳ: 
ಪ್ರಕಟನಿಕುಂಚಿತಮಾಕುಂಚಕಚಲಮುಂ ಭ್ರಮಿತಸಮಗಳುಂ ಪರಿಣ. 
ಸಖ ಕೇಳ್‌ ಮಣಿಬಂಧಂ ಕಾತುಕದಿಂದೈದುಂ ವಿಭೇದದಿಂ ರಂಜಿಸುಗುಂ 
(ರಂ. ೨-೦೫೦). [ಷಂ.] 

ಮಣಿಭವನ (ನಾ). ರತ್ನಖಚಿತವಾದ ಸೌಧ: ಬಳ್ವಳಬಳೆದು ನಿಮಿರ್ವ 
ಕಾಡಿಗೆಗುಡಿಗಳ ಮಹೇಂದ್ರನಿ: ಕತಮಣಿಭವನಂಗಳ ವಿಜಯಕಟಕ 
ಸಮದಗಜಸಾಮಜಂಗಳ ಕರ್ಪುಗಳಿಲ್ಲಮಂ ನೆರಂಬಡೆದು (ಅಂತೆ. ೦೨-೪ ವ): 
ಮೆಜಕಿದ ಮಣಿಭವನವನು ರವಿಜಗೆ ತೆಆವು ಮಾಡಿದ (೫೬೧. 

[ಷಂ-) 

ಮಣಿಮಕುಟ (ನಾ). ರತ್ನಖಚಿತವಾದ ಕಿರೀಟ; ಶ್ರೀ ವಿಜಯಾರ್ದ್ಯಾಚಲ 
ಖಚರಾವಲಿ ಮಣಿಮಕುಟಮಕರಿಕಾನಿಕಷಣರೇಖಾವಿಲಸಿತಪದಕಮಲನಿಲಾ 
ವಂದ್ಯಯಶಂ ಸರಸ್ವತೀಮಣಿಹಾರಂ (ಅಂತ್ಯ. ಕರೆಸಿದನು 
ಮಣಿಮಕುಟಕಿರಣದ ಗರುವರನು (ಕುನ್ಮಾಣ. [ಸಂ.] 

ಮಣಿಮಾಡ :ಮಣಿವಾಡ' ನೋ. 

ಮಣಿಮಾಲೆ (ನಾ). ೧. ಬೆಲೆಬಾಳುವ ಹರಳುಗಳ ಹಾರ; ರತ್ನದ ಹಾರ: 
ನೀರಜಜಾತ ವಿಸ್ತರಿಸಿ ದುಡಮುಮಂ ಮುಣಿಮಾಲಿಯಾಗಿ ವಿಸ್ತಾರಿಸಿ 
ಹಸ್ತದಿಂ ಪಿಡಿದು. . , ಜಪಿಸುತಿಪ್ಪಳ್‌ ಇರುಳ್‌ ಪಗಲ್‌ ಆವಳೋರ್ವ್ವಳಾ 
ಭಾರತಿ ನಮ್ಮ ಜಿಹ್ವದಲನಾವಿಳದಿಂದಿರುತಿಕ್ಕೆ ಸಂತತೆಂ (ಕ. ೫1, ರಾನಂ. 
೩-೯; 120). ೨. ಲಕ್ಷ್ಮಿ. ೩. ಸೌಂದರ್ಯ; ಸೊಬಗು. 
೪. [ಕಾಮಶಾ] ಒಂದು ಬಗೆಯ ದಂತಕ್ಷತ: ಪಲ್ಧಜ್ಞೆ ಮುತ್ತು] 
ಗುರೊಳೆಳೆಯಲದು ಬಿತ್ತರದ ಮಣಿಮಾಲೆ ಬಿಂದುಮಾಲೆ (೩೫ರ. ೭-೬೧): 
ಕಂಕುಳು ಹಣೆ ಕೊರಳು ಅದಕ್ಕೆ ಸಮಾನಂ ಮಣಿಯ ಬಿಂದುಮಾಲೆಯಿಂ 
ಮಣಿಬಿಂದು ಮಾಲ್ಮೆಎಲ್ಲಾ ದ್ವಂದ್ವಾಂತದಲ್ಲಿ ಮಾಲಾಶಬ್ದ ಪ್ರತ್ಯೇಕ 
ಸಂಬಂಧಿಸಿದಡೆ ಮಣಿಮಾಲೆ ಎಂಬುದು (ಉನುಕಾ. ೨೨6). 

[ಸಂ. ಮಣಿಮಾಲಾ] 

ಮಣಿಮೇಖಲೆ, ಮಣಿಮೇಖಳೆ (ನಾ). ರತ್ನಖಚಿತವಾದ ಡಾಬು: 
ಸತಿಯ ಪೊಜಿವಾಜಂ ಕಾಮನ ಕೇಳೀನಗಮೆಂದೆಂಬನ ನುಡಿಯೇನುಚಿತ 
ಮಾಯ್ತೊ ಮಣಿಮೇಖಲೆಯಿಂ (ಶೃತೃಶು. ೩-೬೨) ; ನವರತ್ನ ಸುವರ್ಣ 
ಮಣಿಖಚಿತವಾದ ಮಣಿಮೇಖಲೆಯನ್ನು ನಡುವಿಗೆ ಇಟ್ಟರು (ಕಾಂತರಾ- 
09), ಮಣಿಮೇಖಳೆ : ಪುಳಿನಸ್ಮಳಮಂ ಮಜಕಯಿಸಿ ತೊಳಗುವ ನಕ್ಷತ್ರ 
ಮಾಲೆಯಂತಿರೆ ಮಣಿಮೇಖಳೆ ಮದನಕುಂಭಿಕುಂಭಸ್ಥಳಮಂ ನೆನೆಯಿಸು 
ವುದಸಿಯಳಲಘುನಿತಂಬಂ (ಕುಳ್ಳು. ೩-೬೦). [ಸಂ. ಮಣಿಮೇಖಲಾ] 

ಮಣಿಮೇಖಳೆ ` ಮಣಿಮೇಖಲೆ ` ನೋ, 

ಮಣಿಯ, ಮಣಿಹ್ಯ,ಮಣಿಹ್ಯ, ಮಣೆ,ಮಣೆಯ(ನು).೧.ದೇವಾಲಯ, 
ಮಠ, ಅರಮನೆ, ಸುಂಕದ ಕಟ್ಟೆ ಮುಂತಾದುವುಗಳ ಉಸ್ತುವಾರಿಯ 
ಅಧಿಕಾರ,..ಪಾರುಪತ್ಯೆ : " ಮಣಿಯಗಾಿ' ಪರಾ. ೨. ದೇವಾಲಯ: 
ಮಠ. ಅರಮನೆ, ಸುಂಕದ ಕಟ್ಟೆ ಮುಂತಾದುವುಗಳ ಉಸ್ತುವಾರಿ 
ಯನ್ನು ನೋಡಿಕೊಳ್ಳುವ ಅಧಿಕಾರಿ, -ಮೇಲ್ವಿಚಾರಕ,-ಪಾರುಪತ್ಯ 
ಗಾರ: ಗಣರಮ್ಮಂ ಮಣಿಯಂ ವಶಿಷ್ಠಿ[ಷ್ಠ]ಕುಲಸಂಭೂತ ದ್ವಿಜನ್ಮೋ 
ತ್ರಮಂ [CO 888) ; ನಾಲ್ಕುವರುಷದಲ್ಲಿ ಬಸವ 
ಅರಮನೆಯ ಮನೆವಾರ್ತೆಯ ಮಣಿಯ ಆದನು (ಕರಾ, ೪9). ೩. 
(ತಹಸೀಲ್ದಾರನ ಅಧೀನದಲ್ಲಿರುವ) ಕಂದಾಯಂದ ಕಚೇರಿ: (೪). 
ಮಣಿಹ್ಮ: ೧. ಶ್ರೀಹರಿಹರದೇವ[ರ] ಚತ್ರದ ಅವಸರದ ನೈವೇದ್ಯದ 
ತುಪ್ಪಕೆ ಸುಂಕ ತಳವಾಜಿಕೆ ಮಣಿಹ ಪಯಿಕ ಸಹ ಸರ್ವಮಾನ್ಯವಾಗಿ 


ಚೇ 


-10)- 


೨-೧); 


೨೪), 


೬೮೭೮ 


. 


10 


46 


ಮಣಿಯಗಾಅ 


ಸಮರ್ಪಿಸಿ ಕೃತಾರ್ಥನಾದನು (ಎಕ. ೫1, ನಡ: ೧೮-೫೬ 5 1561), 
೪. ತೆರಿಗೆ: ಕಂದಾಯ; ವಿಂಗಣಿ ಮಣಿಹ ಸುಂಕ ಪೊಮ್ಮು 
(ಎಕ. 3%, ತೆಂತುಂ- 30-08 : 17063). ಮಣಿಹ್ಯ: ೪. ನಿಮ್ಮ ಕಡೆಯಿಂದಾ 
ಸರಕಾರಕ್ಕೆ ಸಲ್ಲತಕ್ಕಂಥಾ ಹಣ ಮಣಿಹೃವನ್ನು ಕೊಡಗಿನ ತಾಲೂಕಿಗೆ 
ಕೊಟ್ಟು (ಕೇಂದ್ರ್‌ 034). ಮಣೆ : ೧. ` ಮಣೆಗಾರ ಪರಾ. 
ಮಣೆಯ: ೧. * ಮೆಣೆಯಗಾಜಿ ' ಪರಾ. 
[ದೇ.॥ ತಮಿ. ಮಲ, ಮಣಿಯ: ತೆಲು. ಮಣಿಯ, ಮಂಣಿವ, ಮಣಿಗ] 
ಮಣಿಯಗಾಮುಂಡ (ನಾ). ಒಬ್ಬಾತನ ಹೆಸರು : ಸೊಕ್ಕಗಾಮುಣ್ಣರುಂ 
ಎದೆಯಗಾಮುಣ್ಣರುಂ ಮೊಳೆಊದಾ  ಮಣಿಯಗಾಮುಣ್ಣರುಂ 
[ಮಣಿಯ ? 4 ಗಾಮುಂಡ] 


(at. vi. tro. ೧೫೯೨೯ 2 685): 


ಮಣಿಯಗಾರ * ಮಣಿಯಗಾಜಿ' ನೋ. 
ಮಣಿಯಗಾಜಿ, ಮಣಿಯಗಾರ, ಮಣಿಹಗಾಜಿ, ಮಣಿಹಾಲಿ, 


ಮಂಣಿಹೈಗಾರ, ಮಣೆಗಾರ; ಮಣೆಗಾಲಿ, ಮಣೆಯಗಾಳಿ, ಮಣೆಹ 
ಗಾರ (ನಾ). ೧. ದೇವಸ್ಥಾನ, ಅರಮನೆ, ಸುಂಕದ ಕಟ್ಟೆ 
ಮುಂತಾದುವುಗಳ ಉಸ್ತುವಾರಿ ನೋಡಿಕೊಳ್ಳುವ ಅಧಿಕಾರಿ,- 
ಮೇಲ್ವಿಚಾರಕ, -ಪಾರುಪತ್ಯಗಾರ ; ಬಣಗು ಕಮಲಜನದಕೆ ತಾನೇ 
ಮಣಿಯಗಾಳನು (ತರಸಾ. ೬೨). ಮಣಿಯಗಾರ : ೧. ಮಣಿಯಗುರನ 
ಹಂಗು ಹಣಗಾರನಿಗೂ ಬೆ:ಕು (ಣರ). ಮಣಿಹಗಾ 
ದಾಸಿ ಸುಂಕಿಗ ಮಣಿಹಗಾಜ ವಿದ್ಯಾವಂತ ಇಂತೀ ಐವರಿಗೆ 
ಗುಡಿಯ ಮುಂದಣ ಸಿಂಗುರೆಗಂಟೆ (ತನ್ಮನ, ಕ: ೯೯-30) ; ಮಜ್ಜನ 
ವಾಳರ ಮಣಿಹಗಾಜರ . - . ಕೇರಿಗಳಿಂದಾ ಪುರಿ ಪಜ್ಮಳಿಸುತ ಮೆಟಕ 
ದಿಪುನು (೫೬೫೫೦: ೪-೭೦೫). ಮಣಿಹಾಆ: ೧. ವಾಣಿಜವರನು 
೬... ಗಂಧರ್ವದತ್ತೆಯ ವರಸ್ವಯಂವರಕೆ ಹೊಳಲಿಗೈತಹುದೆಂದು ಸಾಟಸ 
ಲೊಲಿದು. ಮಣಿಹಾಜರನು ಬೇಗದಿ ಕಳುಹಿ ತದನುಜ್ನೆಯಲಿ ಶೃಂಗರಿ 
ಸಿದನಾ ಪುರದ (ನಕ. ೩-೨0) ; ಮುನಿಪತಿಯ ಬಳಿಗೆ ಬಂದರು. 
ಜನಕಛೂಪನ ಬಳಿಯ ಮಣಿಹಾಜರು ಮಹಾಮಂಗಳೆಯ ವಿಮಳವಿವಾಹ 
ಪತ್ರಿಕೆಸಹಿತ -ವಹಿಲದಲಿ (ಕರಣ. 0-03-3)... ಮಣಿಹ್ಯಗಾರ : 
೧: ಸುಂಕದ ಮಣಿಹ್ಯಗಾರ ಶ್ಯಾನಭಾಗರ ವಪಿತ್ತ (ಹ್ಯ60- ೦೩೬, ೩೧-8೯; 
3337) ಸುಂಕದ ಮಣಿಹ್ಯಗಾರು ನರಡರೈಯ್ಯನವರು (ಕ. ೫೪1, ತಕ್ಕಪಾ- 
60-85; 1802). ಮಣೆಗಾರ : ೧. ಸರ್ಕಾರದ ಗೌಡ ಸೇನಬೋವರಾಗಲಿ 
ಸುಂಕದ ಮಣೇಗಾರನಾಗಲಿ ಆರು ಯಿದಕ್ಕೆ ವಿಗಡ ಆಚರಿಸಿದರು ಅವರು 
ತಂದೆತಾಯಗಳ ವಾರಣಾಸಿಯಲಿ ಕೊಂದ ಪುಪಕೆ ಹೋಹರು 
(೪. 1%, ಸೊತ್ತಂಿ 3-24 72416) ; ಕೃಷ್ಣರಾಜವಡೆಯರದರು 
ಎ೬೬ ಸುಂಕೃದ ಮಣೆಗಾರಗೆ ಬರಶೀ ಕಳುಹಿಸ್ತ ನಿರ್ರೂಪ (ಮರಾ 
೦೯೩5, 3೦-೩; 1816) ; ಈ ಬುಬುಗಳಲ್ಲಿ ಒಂದೊಂದಕ್ಕೆ ಒಬ್ಬೊಃ ಬ್ಬ 
ಮಣೆಗಾರ, ಶ್ಶಾನಭಾಗ, ಕೋಲುಕಾರ ಮುಂತುದ ಜನೆಗಳನ್ನು ನೇಮಕ 
ಮಾಡಿ . . - ನಿಬಂಧನೆ ಮಾಡಿದರು (ಮಾನಂ. 1, 09). ಮಣೆಗಾಅ : 
೧. ಮಣೆಗಾಅರ ಕೇರಿ ಕಂಚುಗಾರ ಕೇರಿ (ಗೋಮುಲೀ. ೦-೪೮). ವ. ಸುದ್ದಿ 
ತರುವವನು; ದೂತ : “ ಸುದೇಶಹರಃ, ದೂತ: ಈ ೨ ಮಣೆಗಾಆನ 
ಪೆಸರು" (2303-00)... ಮಣೆಯಗಾಅ : ೧. ಮಸೆಯಗುಟರೆಪ್ಪ 
ತ್ತೇಳು ಕೋಟಿ (1ನಳ. ೨೩೦-೬)-: ಮಣೆಹಗಾರ : ೧. ಜವಳಿ ಲಾಭಾ 
ದಾಯದ ಚಾವಡಿ ಮಣೆಹಗಾರ ಹರಿದಾಸಯ್ಯಗೆ . . . ತಾಂಬ್ರಶಾಸನದನ್ನು 


ಬರೆಸಿ ಕೊಟ್ಟು ಯಿಧೇವೆ (ಮಂ. ೦೪6, ೪6-೨; 1171). 
[ಮಣಿಯ 4 - ಕಾಜಿ. / ತಮಿ. ಮಣಿಯಕ್ಕಾರನ್‌ ; ಮಲ. ಮಣಿಯ 
ಕಾರನ್‌ ; 


ತುಳು. ಮಣಿಗಾರೆ, ಮಣೆಗಾರೆ ; ತೆಲು. ಮಣಿಯಗಾಡು, 


ಮಣಿಯದುಸೆಟ್ಟಿ 


ಮಣಿಯಮಸೆಟ್ಟಿ (ನಾ). ಒಬ್ಬಾತನ ಹೆಸರು : ಚಬ್ಬಿಸೆಟ್ಟಿಯ ತಮ್ಮ 
ಮಣಿಯಮಸೆಟ್ಟಿ ತುಜುಗೊಳೆ ತುಜುವನಿಕ್ಕಿಸಿ ಸತ್ತು ಸಗ್ಗಕ್ಕೆ ಸನ್ಹ 
(ಎಳು 1x» ದೊಡ್ಮರಿ, ೧೦-೪ ; 920)- 

[ಮಣಿ 4 ಅಮ (ಇಅಮ್ಮ) -- ಸೆಟ್ಟಿ] 

ಮಣಿಯವರೆ (ನಾ). ಗುಂಡಾದ ಕಾಳುಗಳಿಂದ ಕೂಡಿರುವ ಒಂದು 
ಬಗೆಯ ಅವರೆ : ಮಣಿಯವರೆಯ ಕಾಳು ಅಡುಗೆಗೆ ರುಚಿಯಾಗಿರುತ್ತದೆ 
(ಓಂ). [ಮಣಿ 3- ಆವರೆ,] 

ಮಣಿಯಾಲ (ನಾ). ಒಂದು ಊರಿನ ಹೆಸರು: ತೆಂಕಾಯ್‌ ಮಣಿಯಾಲ 
ಕೊಲ್ಲಿಯ ಪಳ್ಳಮೆ ಪಡುವಾಯು ಪೆರ್ಗ್ಕೊಲ್ಲಿಯೆ ಸೀಮೆ (ಎ೪. 311 (2) 
ಹೆಗ್ಗಡೆ, ೪0-೩೦ ; 760). [?] 

ಮಣಿಯಿಸು. ಮಣಿಸು (ಕ್ರಿ). ೧. ಸೋಲಿಸು : ಸಗ್ಗುವಂತೆ ಮಾಡು ; 
ಕೊಯ್ಲೆವಿಂಡರಂ ಪಣಿದದಿಂ ಮಣಿಯಿಸುತ್ತೆ . . . ಎಸೆದುದಬಲಾಜನಂ 
(ತದ್ಮರಾ- 6-66) ; ಪಲರಾ। ಸಬ್ಬಸಮಂ ಇವರ್ದುಜ್ಜ್ವಲಿಸುವವರ 
ತಲೆವಣಿಯಂ ಮಣಿಯಿಸಿದಲಘುಭುಜಂ ವಿಶ್ರಮಕೌರವಜಯರಂಜಶಶುಂಕ 
ನೊಳು (ಯಕಾ- ೬-3). ೨. ನಮಸ್ಕರಿಸುವಂತೆ ಮಾಡು ; ಶರಣಾ 
ಗಿಸು : ಮಣಿಮಂತ್ರೌಷಧಿಯಿಂದ ನಿನ್ನಯ ಕಾಲ್ಗೆ ಮಣಿಯಿಸುವೆ ರಾಮನನು 
(ಕುರಾಸಾಂ. ೨೩-1೪) ; ಮಣಿಯಿಸುವ ದೈವ ಘನವಾಗಿ ಜಗಕ್ಕೆಲ್ಲ ತ್ರಿಣಯನೆ 
ದೈವ (ಸರ. ೨೩೬). ಮಣಿಸು : ೧. ತರುಣ ಹೇಳುವುದೇನು ದಾನವ 
ಹರನ ಹವಣೇನೆಂದಟ್‌ಯೆ: ಮಿಕ್ಕರಿಗಳೀ ದಶಮುಖನ ಮಣಿಸಲು ತಕ್ಕರಿಲ್ಲ 
(ಕೊರಗ. ೦-6-೪): ೩. ಬಾಗುವಂತೆ ಮಾಡು, ಬಗ್ಗಿಸು; 
ಕಣಕಾಲ ಕುಣಿಸುವಳು ಮೊಣಕಾಲ ಮಣಿಖುವಳು (ಸರ್ವಕ್ಕಿ. ೦೩) ; 
ತೊಲೆಯ ಕಟ್ಟಿಗೆ; ಮಣಿಸಿದರೆ ಮುರಿಯುವದು (ಕಾಗೆ. ೩೪): ಹುಬ್ಬನು 
ಕುಣಿಸುತ. ಕೈಯನು ಮಣಿಸುತ ಬಿಸಜಾಕ್ಷಿ ಮಾತನಾಡುವಳು (ಇಂತಾಶ. 
0೬6-೨೭) . (ಮಣಿ + - ಇಸ್ಕು) 

ಮಣಿಯೂರ್‌ (ನಾ). ಒಂದು ಊರಿನ ಹೆಸರು: ವಿಜಯಾದಿತ್ಯಮಜ್ಯಲ 
ಮಹಾಗ್ರಾಮದೊಳ್‌ ಕುಡಲ್ಮಣ್ನನೂರು ಮಣಿಯೂರ ಚತುಸ್ಸೀಮೆ (೪. 
ಸ, ರ್‌ರಂಗ್‌: ೪-೩; 960) ; ಭೀಮನದಿಯ ತಡಿಯ ಮಣಿಯೂರ ಆಪ್ಪ 
ಯಣವೀಡಿನೊಳ್‌ 


(a9: XIX» ೨೭೩-೩9 5 1054)- 
[ಮಣಿ 4 ಊರ್‌] 

ಮಣಿಯೇಲು (ನಾ). ಗಂಟೆಯನ್ನು ಬಾರಿಸುವಾಗ, ಅದರ ನಾಲಗೆಯು 
ಆದಕ್ಕೆ ಕೊಡುವ ಹೊಡೆತದಿಂದ ಉಂಟಾಗುವ ಸದ್ದೂ : ಮದನ 
ಮದಕುಂಜರದ ಮಣಿಯೇಜಿಂ ಮಾಜುವ ರಾಜಹಂಸಕೂಜಿತಮುಂ 
(ಶಂಕಾಶೂ ೩-೮೦ ಐ) ; ಮಣಿಯೇಆಂ ಚೆಂಬೊನ್ನುಡೆಮಣಿಯುಲಿ ಗೆಲೆ 
ಗೆಲ್ವನಂಗರುಚಿಯಿಂದೈರಾವಣಮಂ ಕುಮಾರಚೂಡಾಮಣಿ ಲೀಲಾಮದ 
ದೊಳೆಂ ಚತುರ್ದಂತದೊಳೆಂ (ಶಂಾಶಾ- ೩-0೩೦) 

[ಮಣಿ 4 ಏಲ್ಕು ( ವ ಏಜ್‌) | 

ಮಣಿರಂಗ (ನಾ), [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ 
ಇಪ್ಪತ್ತಾರು ಛಂದಸ್ಸುಗಳಲ್ಲಿ ಹತ್ತನೆಯ ಪಂಕ್ತಿಯೆಂಬ ಛಂದಸ್ಸಿನ 
ಒಂದು ವೃತ್ತ : ಪಾದಪಾಶನ ಮಾರುತಯುಗ್ಮಂ ಪಾದದಂತದೊಳೀಶ್ವರ 
ನಕ್ಕುಂ ಕಾದಿರಲ್‌ ಯತಿಭೂತದೊಳಿರ್ದಂದೋದೆ ಕಲ್ಬಮೆಲೇ ಮಣಿರಂಗಂ 
(ರಂರೋ*ರಿ- ೨-೦೦೦). [ಸಂ.] 6 

ಮಣಿವಚ್ಚ (ನಾ). ರತ್ನದ ಹರಳುಗಳಿಂದ ಮಾಡಿದ ಒಡವೆ : ರತ್ನ 
ಖಚಿತವಾದ ಆಭರಣ: ಅಬ್ದಾಕ್ಷಿಯರ್‌ ಸೀತೆಯಂ ಕಮ್ಮೆಣ್ಣೆಯಂ 
ಪೂಸಿ ಮಿಸಿಸಿ ತುಲುಬಿಕ್ಕಿ ಕುಸುಮಗಳ ಮುಡಿಸಿ ಪೀತಾಂಬರವನುಡಿಸಿ 
ಮಣಿವಚ್ಚೆಮಂ ತುಡಿಸಿ... ಕರೆತಂದರೋಲಗದ ಸಭೆಗೆ (ಕ್ರೀಣಾಪ. 3-೩0)- 

[ಮಣ್ಣಿ 4 ಪಚ್ಚ್ಯ) 


೬೮೭೯ 


ಮಣಿವೆಸ 


ಮಣಿವಟ್ಟು (ನಾ). ರತ್ನದ ಹರಳುಗಳಿಂದ ಅಲಂಕರಿಸಿದ ರೇಷ್ಮೆಬಟ್ಟೆ ; 
ರತ್ನಖಚಿತವಾದ ಪಟ್ಟಾವಳಿ : ನಾವು ಪಡೆದೆವು ಮಿಂಡಜಂಗಮದೇವರೆ 
ಮಗೊಲಿದಿತ್ತ ನವವಸನಾವಳಿಗಳಂ ದಿನದಿನದೊಳಿಂತುಟ್ಟು ಭೋಗಿಸುವ 
ಮಲಯಜಶ್ರೀ . . . ಚಂದ್ರಾತಪಂ ಭೂತಿಳಕಮುಂ ಮಣಿವಟ್ಟು ಪಿಂಜಾ 

5] ವಳಿಯು (ಸಶಿ. ೦೦-೨೪). [ ಮಣ್ಯಿ 4 ಪಟ್ಟ್ಯು ( ಪಟ್ಟಿ)? 

ಮಣಿವರೂಥ (ನಾ). ರತ್ನಗಳಿಂದ ಅಲಂಕೃತವಾದ ರಥ; ರತ್ನ 
ಖಚಿತವಾದ ರಥ”: ಬಭ್ರುವಾಹನಂ ತರಡರಿಸುತೆಚ್ಚಅ*ಕೆಗುಂದದೆ ಮಹಾ 
ಹವಕೆ ಬೇಅಕೊಂದು ಮಣಿವರೂಥವನಡರ್ದು (4 ಮಿಶಾ: ೨೨-೩೪)- [ಸಂ.] 

ಮಣಿವಸರ (ನು). ರತ್ನಗಳನ್ನು ಮಾರುವ ಅಂಗಡಿ: ಆಗಸಚುಂಬಿತ 
ಕರುಮಾಡ ಗುಡಿಗಳು ವಾಯುವಿಂದ ತಾಗಿ ಭಗಣಗಳುದುರಿ 
ತಿಳೆಗೆಂಬವೊಲಾಗೆಸೆದುದು ಮಣಿವಸರ (ನರ3. ೧-೦೦). 

[ಮಣ್ಮಿ 4 ಪಸರ] 

ಮಣಿವಾಗಿಲ್‌ (ನಾ). ರತ್ನಗಳಿಂದ ಅಲಂಕರಿಸಿದ ಬಾಗಿಲು ; ರತ್ನ 
ಖಚಿತವಾದ ದ್ವಾರ: ಸಂದಣಿಸಿದ ಮಣಿವಾಗಿಲೊಳೊರ್ವ ಪುಳಿಂದ 
ನಿತಂಬಿನಿ .. , ಒಂದರಗಿಳಿಸಹಿತಂ ನಿಂದಿರ್ದಪಳ್‌ (೩ಯ೫ಾ. ೨-೨೦) 1 
ಕಂತುಕೇಳಿಯಾಂತೆಳೆಯಳೊಳಲ್ಲು ಬಂದು ಮಣಿವಾಗಿಲೋಳೀಕ್ಷಿಸಿದಳ 
ಮಹೀಶನಂ (ರಾಜಕೇ- ೭-೪). [ಮಣಿ 4 ಬಾಗಿಲ್‌] 

ಮಣಿವಾಡ, ಮಣಿಮಾಡ (ನಾ). ರತ್ನಗಳನ್ನು ಕೆಚ್ಚಿದ ಮಹಡಿ; 
ರತ್ನಖಚಿತವಾದ ಸೌಧ:  ಎಳವೆಂಡಿರನೊಳಕೊಂಡೆಸೆದಿರ್ಪ ಮಣಿ 
ವಾಡಂಗಳ ಸಾಲ್ಗಳಿಂ , . . ರಾಜವೀಧಿ ವಿರಾಜಿಸುತ್ತಿರ್ದುದು (ಉದ್ಕರಿ. 
೨-೪೯ ಪು ಮದಿಲೊಳು ಮಣಿವಾಡದೊಳು ಫೊಂಬಾಗಿಲ ತುದಿಯೊಳು 
ಪಟ್ಟಶಾಲೆಯೊಳು ಮದನನ ಪೆಂಡವಾಸವೆನಲಾ ಪುರಸುದತಿಯರವನ 
ನೋಡಿದರು (ಶ್ರೀಶಾ9- ೦-೩೪). ಮಣಿಮಾಡ: ರತ್ನಕಂಬಳಿಯಂ 
ಮಣಿಮಾಡದ ನೆಲೆಯೊಳಿರ್ದಾತ್ಮೀಯಾತ್ಮಜಂಗೆ ಕೆಲದೊಳಿರ್ದ ಪರಿಚಾರಕಿಯ 
ಕಯ್ಯಲಟ್ಟಿದಾಗಳ್‌ (ಸುಳುವೂ- 00-006 ನ); ಅಡಿಕಿಲ್ಲೊಂಡೊಪ್ಪುವೇಲುಂ. 
ನೆಲೆಗಳ ಮಣಿಮಾಡಂಗಳಿಂದಂ ವಿಚಿತ್ರಂಬಡೆದಿರ್ದುತ್ತುಂಗಕೂಟಂಗಳಿಂ 
೬.೬೬ ಕೌತುಕಕ್ಕಂದೆಡೆಯಾಯ್ತು (ಉಾರಘು- ೦-೦೩೪) ; ಏಕಾರಣಮಾ ಮಣಿ 
ಮಾಡಮಿರ್ದಪುದೀ ಕುಧರಾಗ್ರದೊಳು (ಕ್ರೀಣಂ. 9-೬೦). 

[ಮಣ್ಮಿ 4- ಮಾಡ್ಕ] 

ಮಣೆವಾಳ (ನಾ). ರತ್ನಗಳನ್ನು ಮಾರುವವನು ; ರತ್ನಪಡಿ ವ್ಯಾಪಾರಿ; 
ಲಲಿತಯಮುನೆಯೊಳುಡುನಿಕರ ಮಾರ್ಪೊಳೆವವೊಲು ನೀಲಾಂಬರದಿ ಮಣಿ 
ಬಳಿಸಿರಲು ಮಣಿವಾಳರಂಗಡಿಯೆಸೆದುವು (ಶೇತಂತ- 3-೨೪): 

[ಮಣಿ 4 - ವಾಳ್ಮ (ಆ.-ವಳ)] 

ಮಣಿವಿಭೂಷಣ (ನಾ). ೧- ರತ್ನಖಚಿತವಾದ ಆಭರಣ. ೨. [ಛಂದ] 
ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಛಂದಸ್ಸುಗಳಲ್ಲಿ 
ಹದಿನೈದನೆಯ ಅತಿಶಕ್ವರಿ ಛಂದಸ್ಸಿನ ಒಂದು ವೃತ್ತ : ಪಾವಕೇಂದ್ರ 
ಶಶಿಯುಗ್ಮದಿನತ್ತ ಹುತುಶನಂ ಭಾವಿಸುತ್ತಿರೆ ಪದ್ಯಾಂತದೊಳಿರ್ದೊಡೆ. 


15 


೩5 


ವಿಶ್ರಮಂ ಪೀವರೆಸ್ತನಭರಾನತಮಧ್ಯೇ ಕವೀಂದ್ರಸಂಭಾವಿತಂ ಮಣಿ 
ವಿಭೂಷಣಮೆಂದಂ್‌ ನೀನಿದಂ (ಛಂರೋಂಿ. ೨-೦೪೩)- [ಸಂ.] 


40|ಮಣೆವೆಜ್ಜ (ನಾ). ರತ್ನದ ಹರಳಿನಲ್ಲಿರುವ ತೂತು.-ರಂಧ್ರ : ಮಣಿ 
ವೆಜ್ಜದೊಳೆಡಗುವುದೆಯಾಕುಶ (ತೊರಂಾ. ೬-೩೩-೬೪). [ಮಣಿ -- ವೆಜ್ಜ] 
ಮಣಿವೆಸ (ನಾ). ರತ್ನದ ಹರಳುಗಳಿಂದ ಮಾಡಿದ ಕೆಲಸ; ರತ್ನ 
ಗಳನ್ನು ಕೆಚ್ಚುವ ಕೆಲಸ: ವಿನಿರ್ಮಿಸಿದ ಸುಯ್ಯಾಣವೆಸದ ಕತ್ತರಿವೆಸದ 
ಮಣಿವೆಸದ ಮೇಲ್ಗಟ್ಟಿನೊಳಂ ಮವಪಶ್ರೀಯ ಕಂಠಿಕಾಮಾಳೆಗಳಿನಿಪ್ಪ 
ವಿವಿಧಮಣಿತೋರಣಂಗಳೊಳಂ . , ಅಸದಳೆಮಾಗಿ (ನರಕ: ೬-೩ ಐ). 
+ ಬಿಸ್ಕ) 


48 


3 


ಮಣಿವೆಳಗು ೬೮೮೦ ಮಣಿಷ್ಯಗಾರ 


ಮಣಿವೆಳಗು (ನಾ). ರತ್ನದ ಹರಳುಗಳಿಂದ ಉಂಟಾಗುವ ಬೆಳಕು; 
ರತ್ನಪ್ರಭೆ : ಬೀಳುಗೊಟ್ಟನು . , , ಜಾಳಿಗೆಯ ಮಣಿವೆಳಗುಗಳ 
ವೈಹಾಳಿಗಳ ವೈ ೈಡೂರ್ಯದೀಪ್ತಿ ನಿಮಾಳಿಗಳ ಸುಪತಾಕೆ ಬೆಳಗುವ ಹೇಮರಥ 
ಸಹಿತ (ಕುನ್ಮಾಳ- ೭-೦೦), ತೊಳತೊಳಗುವ ತೊಡವಿನ ಮಾಣಿಕಮಣಿ 
ಪೆಳಗಿನ ಸೊಡರಾರತಿಯನು ಕಲ್ಲಿನ ವಿಜಯಗರ್ಚೆಪಂತೆ ಕಿಂಪುರುಷರ 
ಲಲನೆಯರತಿರೆಂಜಿಸಿದರು (ಟ್ರೀಕಾಂ. ೦೪-೬6); ಮಂಗಳಗೀತೆಯಂ ಪಾಡಿ 
ಮಣಿವೆಳಗಿನಾರತಿಯಂ ಬೆಳಗುವ ಭಾನುಭಾಮೆಯಿಂ . , , ಪೆಂಪನಾಳ್ಮು 


(ತಬಕ0- 0-೭೯ ನ). [ದುಣ್ಕಿ + ಬೆಳಗು] 

ಮಣಿವೊರಜೆ (ನಂ). ಸಣ್ಣ ಸಣ್ಣ ಗಂಟೆಗಳಿಂದ ಅಲಂಕೃತದಾದ ಹಗ್ಗ : 
ಆ ಕಂದರದೊಳು ಆಂತ ರತ್ನಂಗಳೇ  ಮಿವೊರಜಿ ಕಳಧಾತಕಾಂತಿ 
ಪೊಂಜೂಲೆನೆ . , . ತಿರಿ ತೋರ್ಪ ಪಟ್ಟಿದ ಮಂತಿಯೆಂದೆನೆಲ್‌ ಕನಕಾ 
ಚಲಂ ಮೆಅಿದುದು (3ಂಥ್ರ, ೨-೮). [ಮಣ್ಣಿ -- ಪೊನಜ] 


ಮಣಿಶಿಲೆ (ನಾ). ೧. ರತ್ನಗಳಿಂದ ಕೂಡಿದ ಕಲ್ಲು; ರತ್ನಗಳು ಹುದು 
ಗಿರುವ ಶಿಲೆ: *ಕತ್ನಶಿಲೆಯೆನಲ್‌ ಮುಣಿಶಿಲೆ * (ಹಂಗರ: ೩೦-ಲ) ; 
ಬೆಳ್ಳುವರೆಗಳಲರ್ದಳೆಯದ ಕೊಳಂಗಳಂ ಮಣಿಶಿಲಾರೋಜಿಯಿಂ ಪೊಳೆಯ 
ದಚಲಂಗಳಂ . , . ಮುಳಿದಜಸಲಾಂ ಕಾಣೆನಾ ಮಹೀಮಂಡಲದೊಳು 
(ತೈಬರಾ. ೩-೪) ; ಚುರುಮಣಿಶಿಲೆಯ ವಸುಗೆಸರ ಗಾರೆಯಲಿ ವಲವೇರಿ 
ರಚಿಸಿದರೊಯೆಂಬಂತೆ (ತತೋ. ೨-೬)... ೨. ಔಷಧಿಯಾಗಿಯೂ 
ಬಾಣ ಬಿರುಸುಗಳಿಗೆ ಸಿಡಿಮದ್ದಾಗಿಯೂ ಉಪಯೋಗಿಸುವ, 
ಕೆಂಪುಬಣ್ಣದ ಒಂದು ಬಗೆಯ ಖನಿಜ: ಮನಶ್ರಿಲಾ, ಮನೆ. 
ಗುಜ್ತಾ, ಮನೋಹ್ವಾ, ನಾಗಜಿದ್ದಉಾ — ೪ ಮಣಿಶಿಲೆಯ ಫೆಸರಂಗಃ 
(ಸಿರ್ಕಾಂತಿ: 408) : ಹೊಸ ಮಣಿಶಿಲೆ ಮೂಜು ತೂಕ (ಸಾಳ್ಮಸಾಂ, ೦೪) 
ಇಂಗಲಿಕಪು ಮಣಿಶಿಲೆಯು ಆಂಗಡಿಯೊಳು ಮಾಜುತಿಹ ವ್ಯವಡಾರಿಗಳ್‌ 
ಕಂಗೊಳಿಸಿದರು (620. ೩-೭೬). ೩. ಒಂದು ಬಗೆಯ ಸಸ್ಯ ವ 
ದಣೆ ಸುಣ್ಣಗಂದಿಗೆ ನಜುವಲ್ಲುಳ್ಳೆಂ ಮಣಿಶಿಣಣಾ. ಸಿ]ಲೆ ಶಿವನ್ನಿಯು 
ಶತಾವರಿ ಪುರಿಗಿಲ್‌ (೨ಶಕಾ- ೦೦-೬೦). [ ಸಂ. ಮುಣಿತಶಿಲಾ 

ಮಣಿಶುಕ್ತಿ (ನಂ). ಒಂದು ಬಗೆಯ ಸುಗಂಧದ್ರವ್ಯ : ಆ ವೇದೀಸ್ಥಳ 
ದೊಳ" . . , ನವಚಂದ್ರಕಾಂತಚಷಕಂಗಳ್‌ ಚಂದನಕ್ಕೋದದಿಂ ತೀವಿರ್ದುಂ 
ಮಣಿಶುಕ್ರಿಗಳ್‌ ಪರಿಮಳತ್ಕಾಶ್ಮೀರಸಾರಾಂಬುವಿಂ ತೀವಿರ್ದುಂ ಬಜ್‌ದಿರ್ದ. 
ವೋಲೆಸೆದುವಂದಂ ವರ್ಣಸಾಮಾನ್ಮದಿಂ (ಕುತ್ರ. ೬-39). [ಸಂ.] 

ಮಣಿಸರ (ನಾ). ೧. ರತ್ನಗಳನ್ನು ಪೋಣಿಸಿ ಮಾಡಿದ ಸರ ; ರತ್ನ 
ಹಾರ. ೨. ಗಾಜು, ಕಲ್ಲು, ಬೀಜ ಮುಂತಾದುವುಗಳಿಂದ ಮಾಡಿದ 
ಬಣ್ಣಬಣ್ಣದ ಮಣಿಗಳ ಹಾರ : ಕಲ್ಲಿನಿಂದ ಮಣಿಸರಗಳನ್ನು ಮಾಡುವ 
ವಿಧಾನವನ್ನು ಪರೀಕ್ಷಿಸಿದರೆ. ಆಶ್ಚರ್ಯವಾಗದಿರಲಾರದು (ಕರರ. ೦೪); 
ಮಣಿಸರಕ್ಕೆ ಗತಿಯಿಲ್ಲದವ ಹಣ ದಕ್ಷಿಣೆ ಕೊಟ್ಟಾನೇ ? (ಗಾರ). [ಸಂ.] 

ಮಣಿಸರವಳಿಗೆ (ನಾ). ಗೋದಿಹಿಟ್ಟು ಅಥವಾ ರವೆಯನ್ನು ಹದವಾಗಿ 
ಕಲಸಿ ಮಾಡಿದ ಮಣಿಯಾಕಾರದ ಉರುಳೆ ಮತ್ತು ಅದರಿಂದ 
ಮಾಡಿದ ಪಾಯಸ : ಸರವಳಿಗೆ ಸಣ್ಣಸರವಳಿಗೆ ಮಣಿಸರವಳಿಗೆ ವರ 
ಮಧುರ ಪೂಸಣಂಬಂ ಸಮೆದವಂ ತೊಳಗೆ (೨86.೬-೦9); ಪೊಳೆವ ಶರಚ್ಚಂದ್ರಿಕೆ 
ಯೊಳ್ಳುಟುಂಕಿ ನಸುದೋರ್ಪ ತಾರೆಗಳ ತೆಅದಿಂ ಕಣ್ಣೊಳಿಸಿ ಮಗದ 
ಮಣಿಸರವಳಿಗೆಯ ಪೂಯಸಮನಸದಳಂ ಬಡ್ಡಿ ಸಿದರ್‌ (ಕಾಂತೀಕ್ಕೆ, 08- 

[ಮಣ್ಣಿ ಸರಪಳಿಗೆ ] 
ಮಣಿಸಿಂಹಾಸನ (ನಾ). ರತ್ನಖಚಿತೆವಾದ ಸಿಂಹಾಸನ : ಮಣಣಿಸಿಂಹಾಸನ 


s 


5 


30 


ಒಳಗೆ ನೀರು ಹಾಕಿ. , , ಇರಿಸುವುದು. (೭೩. 69). [< ಸಂ. ಮಣಿಶಿಲು] 
ಮಣಿಸು `ಮಣಿಯಿಸು' ನೋ. 
ಮಣಿಸೊಡರು (ನಾ). ರತ್ನಖಚಿತವಾದ ದೀವಿಗೆ : ಇಕ್ಕಿಲಡ ಮಣಿಸೊಡರು 
ಗಳ ಮಾಣಿಕ್ಯ ಮಣಿಛಿತ್ತಿಗಳ. ತನಿವೆಳಗು ಅಗೆದುದು ಜನದ ಕಣ್ಮನದ 
(ತಿರಾಗ, 0೦-೭೭-೦೪). [ ಮಣ್ಯಿ 4- ಸೊಡರು ( ಎಸೊಡರ್‌)] 
ಮಣಿಸ್ತಂಭ (ನ). ರತ್ನಗಳಿಂದ ಅಲಂಕರಿಸಿದ ಕಂಬ; ರತ್ನಖಚಿತ 
ವಾದ ಸ್ತಂಭ; ಪಸೆಯೊಳ್‌ ಪಾಸಿದ ಬೊಂಗಮುಲ್ಲವದ ದೇವಾಂಗಂ 
ಮಣಿಸ್ತಂಭದೊಳ್‌/ ಪೊಸವತ್ಯಂಗಮಪೂರ್ವಮಾಗೆ (ಕಾಇತತು- 00-25); 
ಚಂದ್ರಿಕೆಯನಿಳಿದ ಧದಳಾರವೃಂದಂಗ[ಳ]ಂ ಇಂದ್ರನೀಂದ ಮಣಿಸ್ತಂಭ 
ನಿಳಯಂಗ([ಳ] . . . ತೋಜುತುಂ (ಸಂರ. ೯-೨). [ಸಂ.] 
ಮಣಿಹ (ನಾ. ೧. ಬಾಗುವಿಕೆ; : ವಂದನೆ: ಮಣಿಹವನು 
ನಾನೊಲ್ಲೆ ತುಲಸಿಯ ಮಣಹವ; 


ಮಣಹವನು 


ಗೀಗ (ಶ್ರಶ್ನಾಶ- ೬-೧). ೨. (ಮಾಡಲೇ 
ಬೇಕಾದ) ಕೆಲಸ : ಕಾರ್ಯ; ಉದ್ಯೋಗ : ನೀ ಬೈಚಿಟ್ಟ ಬಯಕೆಯ 
ನಿನಗಿತ್ತೆ ನೀ ಕಳುಹಿದ ಮಣಿಹ ನಿನಗೆ ಸಂದಿತ್ತು (1ಕನ, 11, ೬೫೬-೦69೦); 
ಪರಿಚರರಿಗೆಯು ನಾವು ಬೆಸಸಿದೆ ಪರಿಯಲೆ ಹೇಳ್‌ ನಿನ್ನ ಮಣಿಹದೊಳರು 
ಹದುಳವೆನುತುಂ ಶಮನನಂ ಕಳುಓಿದನು ಹರನು (೧. ೪0-39); ಅನ್ನ 
ಮಾಟಿಕೆಗಳೊಳ್ಳುಕಮಂ ಮಾಡಿಸುವ ಮಣಿಹಮಂ ಕೃ ೈತವರ್ಮಕಂ ತಾಲ್ವನು 
(ಕೈವರಾ, ೩-೬): ೩. (ದೇವರು. ರಾಜ ಮುಂತಾದವರಿಗೆ ಮಾಡುವ) 
ಸೇವೆ; ಕೈಂಕರ್ಯ: ಮುಣಿಹದಿಂದುಣಲುಂಟು ಕೇಳ್ಳೆ ಮಣಿಹಬಂದುಡ 
ಲುಂಟು ನೋಡೈ ಮಣಹಣಂದೈಶ್ವ್ಚರ್ಯವದು ಕೈಸೇರುವುದು ನಿನ; 

ಮಣಿಹ ಲೆಸೆಲೆ ಮಗನೆ ಬರೆದೀ ಮಣಿಹದನು ಕಲಿ ಬಲ್ಲರಿಳೆಬೊಳು ಮಣಿಹ 
ದಿಂದಿನ್ನಿಲ್ಲ ಬದುಕೆಂದನು ಸುರಾರಾತಿ (ಶ್ರಶ್ಯಾಕ, ೩-೦೨). 


ಡಾ 


ಮಣಿಹಗಾಳ 'ಮಣಿಯಗಾಜಿ' ನೋ. 

ಮಣಿಹರ್ಮ್ಯ (ನಾ). ರತ್ನಖಚಿತವಾದ ಸೌಧ, -ಭವನ ; ಮಣಿಹರ್ಮ್ಯ 
ಸ್ಮಳದಿಂ ನರೇನಿದ್ರನಿಬ:ದಂ (ಕ್ಯೂಕ್ಸ. 6-0೬) ; ಮಣಿಡರ್ಮ್ಯಶ್ರೀಣಿ ಕೇಳೀ 
ವನವಿಳಸಿತಮಾ ನವ್ಯಷಪ್ಟೋಪಹಾರೋಲ್ಬಣಮೋಕಃಪ್ರಾಂಗಣಂ [ON 
04-0೬೨) ; ಅಲ್ಲಿ ಮಣಿಹರ್ಪುಖ್ರಾಸಾದದ ಮೇಲೆ ರೋಪಜಣೇಸಓಿತನಾದ 
ಚಂದ್ರನ ಪೂಜೆ ನಡೆಯುವುದು (ಸಂಸಾರಿ. ೦೪೫). [ಸಂ,] 

ಮಣಿಹಾಗಲ (ನಾ). ಮಣಿಯಾಕಾರದ ಮೃದುವಾದ ಮುಳ್ಳುಗಳಿಂದ 
ಕೂಡಿದ ಒಂದು ಬಗೆಯ ಹಾಗಲಕಾಯಿ ; ಬದನೆ ಪಡುದಲ ಮಣಿ 
ಹಾಗಲ (೩990- ೩೭-೦೦): [| ಮಣ್ಯಿ 4 ಹಾಗಲ (೬ ಪಾಗಲ್‌ )] 

ಮಣಿಹಾರ (ನಾ). - ಮಣಿಸರ ೧: ಓರೊರ್ವರ ಕೊರಲಿಂ ಮಣಿ 
ಹಾರಮುಮಂಂ ತೆಗೆದು. . .ಓರೊರ್ವರ ಕೊರಲೊಳಿಕ್ಕಿದರ್‌ ಸಂಭ್ರಮದಿಂ 
(6: 00-89); ದುಣಿಹಾರ ಬೇಕೆ ಸೂಕರಗೆ (ಇಂತಾಶ- ೧೦೫-೬೨). 

[ಸಂ.7 


40) ಮಣಿಹಾಣಿ ` ಮಣಿಯಗಾಜಿ ` ನೋ. 


ಮಣಿಹೆಂಜೆ (ನು). ಅನಾನಸ್‌ ಹಣ್ಣು: p ಮಣಿಗಳನ್ನು ಪೋಣಿಸಲು 
ಅನುನಸ್‌ಹಣ್ಣಿನ ಗರಿಗಳಿಂದ ತೆಗೆದ ನಾರನ್ನು ಉಪಯೋಗಿಸು 
ತ್ತಾರೆ: ಹಣ್ಣುಹಂಪೆಲ್ಲಳಂ. ಸೌತೆಪಚ್ಚಡಿಗಳಂ, ಮಣಿಹೆಂಬೆಯಂ 


ನಂ ಬಡಿಸಿ (ಶ್ರೀರಾಮಾ, ೨೭೦-೨೨೨). [ಮಣ್ಮಿ 4 ಹೆಂಬೈ) 


 |ಮಣಿಹ್ಯ “ಮಣಯ' ನೋ. 


ಮಣಿಹ್ಯಗಾರ * ಮಣಿಯಗಾಜಿ ' ನೋ. 


ಮಣು 


ಮಣು 'ಮಣ್‌ ` ನೋ. 
ಮಣುಕು ` ಮಣಕು' ನೋ. 
ಮಣುಗಸಾತ್ತವ (ನಾ). ಒಬ್ಬಾತನ ಹೆಸರು 
ನಾಯಗನ್‌ ಮಣುಗಸಾತ್ತವರ್‌ ಸರ್ವ್ವವನ್ನು ಪುಲೆಯರ್ಮ್ಮನ್‌ ಈ 
ಒಕ್ಕಲ್‌ ಪಡೆದುವು (ಎಇ. 1x; ೨೩-೦೩; 800). 33 
ಮಣುದೆರೆ (ನಾ). ಭೂಮಿಯ ಮೇಲೆ ಹಾಕುವ ಒಂದು ಬಗೆಯ 
ತೆರಿಗೆ: ಬೇಡಿಗೆ ಬೀಜವರು ಮಣುದೆರೆ ಮಗ್ಗದೆರೆ ಸುಂಕ ಸೊಡಿಗೆ 
(ಎಕ. ಸ, ಕೋರಾರೆ, ೨೫೪೭-೨6; ?)- 
[ಮಣು (ಆ ಮಣ್‌) 4 ತೆಕ್ಕೆ (ಎ ತೆ್‌)] 
ಮಣೆ, (ನಾ). ೧. ಮರ, ಲೋಹ ಮೊದಲಾದವುಗಳಿಂದ ಮಾಡಿದ 
ತಗ್ಗಾದ ಪೀಠ,-ಆಸನ : “ವಿಷ್ಟರಂ, ಪೀಠಂ, ಆಸನಂಈ ೩ ಮಣೆ” 
(ತಂಯು, 83-083); ಅಗ್ರಾಸನದೊಳುಣಲೆಂದು ಬಂದು ಮಣೆಯನೇಲ 
ರ೯ನನಿಂತೆಂದಂ (ತತ್ಕಾರಾ- ೦೪೫-೨೫); ಏಿಜಿದ ಮಣೆಯುದಯನಗ೧ 
ತೋಟ್‌ದ ಮುಖಬಿಂಬವಿಂದುಬಿಂಬಮಪಾಂಗಂ ಮಾಜ್‌ದ ಚಂದ್ರಿಕೆಯೆನೆ 
« « » ಸೌಂದರಿಯೆಸೆದಳ್‌ (೧0. 9-046); ಮಣೆಗೆ ಮಂಡಿಸಿ ಕುಳಿತುಂ 
ಬೌತಣದ ವಿದ್ಯೆಯ ಬಲ್ತೆರಿ (ಕುಷ್ಟ್ಯಪಿ. ೩-೦೨) - 
ಮುಂತಾದ ಆಟಗಳನ್ನಾಡುವುದಕ್ಕಾಗಿ ಚೌಕಾಕಾರದ ಮನೆಗಳು 
ಅಥವಾ ಗುಳಿಗಳನ್ನು ಒಳಗೊಂಡಿರುವ ಲೋಹ. ಮರ ಮುಂತಾದು 
ವುಗಳಿಂದ ಮಾಡಿದ ಹಲಗೆ ; ಮದಕರಿಯ ಪರಿವ ಭರದಿಂದದಿರ್ದೊಡೆ 
ನೆಲನೊಡ್ಡಿ ನಿಂದ ಚದುರಂಗಮುಮೊರ್ಮೊದಲೆ ನಡುಗಿದುದು ಕೂಡಿದ 


ತನ ಹೆಸರು: ವಿಜ[ಸೆ]ಟ್ಟಿಗರಾ ಧರ್ಮ್ಮ 


ಸಃ 


ಚದುರಂಗದ ಮಣೆಯನಲ್ಲಿದಂತಪ್ಪಿನೆಗಂ (ಕಕಣ. 00-೬0) “ಚೆನ್ನೆಮಣೆ” 
ಪರಾ. k 
ಮಣೆಹಾಕು - ೧. ಪೀಠವನ್ನು ಕೊಡು; ಆಸನ ಹಾಕು; ಮಣೆ 
ಸಃ 


ಪಾಕಿ ತಟ್ಟೆಯಿಡು (68). ವ. (ಆಲಂ) ಗೌರವ ಕೊಡು; ಸನ್ಮಾನಿಸ 
ಅಸತ್ಯಕ್ಕೆ ಮಣೆಯಾಕುವುದು ನನ್ನೆ ಜಾಯಮಾನಕ್ಕೆ ಬಂದಿಲ್ಲ (ಮುದ್ಕು. ೫ 
ಮುಖ ನೋಡಿ ಮಣೆಹಾಕು (ಗಾರ). [ದೇ.8 ತಮಿ. ಮಣ್ಣೆ ತುಳು. ಮಣೆ] 

ಮಣೆ. ` ಮಣಿಯ ' ನೋ. 

ಮಣೆಗಾರ " ಮಣಿಯಗಾಜಅ ` ನೋ. 

ಮಣೆಗಾರತನ (ನಾ). ದೇವಸ್ಥಾನ, ಅರಮನೆ ಮುಂತಾದುವುಗಳ 
ಉಸ್ತುವಾರಿಯನ್ನು ನೋಡಿಕೊಳ್ಳುವ ಆಧಿಕಾರ : ರುಣವ ಕೊಟ್ಟವ 
ವರುಂಟು ರುಣಮಾಡಿದವರುಂಟು. ಮಣೆಗಾರತನವಿದರೊಳೆಂದಿಗೂ 
ಬೇಡ: (ತಿಗರಾ- ೦೪). [ಮಣೆಗುರ (< ಮಣಿಯಗಾಅ) + ನ] 

ಮಣೆಗಾರಿಕೆ (ನೂ). - ಮಣೆಗಾರತನ : ಅವಳನ್ನು ಬರಾ: L ಣೆಗಾರಿಕೆ. 
ಮಾಡೋದೊಂದು ಬಾಕಿ (ಕುಲು. 60). 

[ಮಣೆಗಾರ (೭ ಮಣಿಯಗಾಜ) -- ಇಕೆ] 

ಮಣೆಗಾಅ " ಮಣಿಯುಗಾಜಿ` ನೋ. 

ಮಣೆಬಾಬು (ನಾ), ಕಂದಾಯದ ವಸೂಲಿಯ ಬಾಬ್ತು : ಕುಲ್ಲು ಜಮಾ 
ಬಂದಿ ಐವಜಿಗೆ ಐನು ಸುವರ್ಣಾದಾಯಕ್ಕೆ ಹೊಲಗಂದಾಯವಿಷ್ಟು ಮಣೆ 
ಜಂಬು ತಪ್ಪೀಲು ಪ್ರಕಾರ ಐವಜು ಇಷ್ಟು (ಮಹಾರಂ- 11, ೭೨)- 

[ ಮಣೆ ( ಆ ಮಣಿಯ) 4 ಬಾಬ್ಕು ] 

ಮಣೆಯ ` ಮಣಿಯ ' ನೋ. 

ಮಣೆಯಗಾಲ 'ಮಣಿಯಗಾಜಿ ' ನೋ. 

ಮಣೆಹಗಾರ ` ಮಣಿಯಗಾಜಿ ” ನೋ. 

ಮಣ್ಮುಂದ (ನಾ). ಒರಿದು ಸ್ಥಳದ ಹೆಸರು: ಕೂಡಲೂರ ಬೋದರಿ 
ಯೂರ ಮಣ್ಮುನ್ಹಕ್ಕೆ ಬಿಟ್ಟ ಸ್ಥಿತಿಕ್ರಮಮಾವುದು ಎನ್ನಡೆ (೪. 1x. 
ಕೆನ್ನೆಪಿ. ೧೬೦-೩ ; 913)- [ಮಣ್‌ 4 ಕುಂದ್ಕ] 


೨. ಚದುರಂಗ. ಚಿನ್ನೆ| - 


೬೮೮೧ 


೩5. 


30 


48 


ಮಣ್ಣಿಗ 
ಠಃ 


ಮಣ್ಕುಡಿಕೆ (ನಾ). ವ ದ 
ಮಣ್ಕುಡಿಕೆ ಕಿಡಿಗೊಂಡು ಸಿಡಿಯೆ ರಾತ್ರಿಯ ನಃ 
ಪೋಲ್‌ ವರ್ಣಮಯನಕ್ಷತ್ರವೃದ್ತಿ ? (ಇತ್ತಾ 

[ಮಣ್‌ -. ಕುಡಿಕ್ಕೆ ] 

ಮಣ್ಮುಪ್ಪೆ (ನಾ). ಸಮಾಧಿಯ ಮೇಲೆ ಕಟ್ಟುವ ಮಣ್ಣಿನ ದಿಬ್ಬ : 

ನಾನೆನ್ನ ಕಟ್ಟೊಲೈಯಣ್ಣಂಗೆ ಮಣ್‌ಕುಪ್ಪೆಯಿಕ್ಕುವೆನ್‌ (ಉತಿಗೂ- ೪-೬1). 
[ಮಣ್‌ ಕುಪ್ಪ] 

(ಶ್ರಿ. ಭೂಮಿ 
ಸೀರೆಯಂ ಸುತ್ತಿದಂತೆ ಸಿವುಡಾದನಹಿರಾಜನಖಿಳದಿನ್ನೆ ಜರಾಜಿಯ: 
ಮಣ್ಣ ಚ್ಚಿದುವು (ತಂತ್ರ. ೪6-3೨). 

[ ಮಣ್‌ 4 ಕಚ್ಚು ( ಆ ಕರ್ಚು) 
ಮಣ್ಣಪ್ಪರ(ನಾ)-ಮಣ್ಣಿನಿಂದ ಮಾಡಿದ ಬಕ್ಕರೆ, -ಓಡು : ಮಣ್ಣಪ್ಪರದ 
ಪರಸತ್ಯದಿಂ . ಮೆಜಕಿದ ತಿರುನೀಲಕಂಠಗಳ ಚರಣ 
(083. 44-0): [ಮಣ್‌ 4 ಕಪ್ಪರ] 
ಮಣ್ಗೊಡು, ಮಣ್ಣುಕೊಡು (ಕ್ರಿ). ೧. ನೆಲವನ್ನು ದಾನಮಾಡು ; 
ಭೂಮಿಯನ್ನು ಕೊಡು : ಎಜ್‌ಯವೆ ದೇಗುಲ ಮಾಡಿಸಿ ಮಣ್ಣೊ 
(ಕು ೪೩(ಬ) 21 - 590 7).. ಮಣ್ಣುಕೊಡು : ೨. 
ಸತ್ತ ವ್ಯಕ್ತಿಯನ್ನು ಸಮಾಧಿ ಮಾಡುವುದಕ್ಕೆ ಮೊದಲು ದೇಹದ 
ಮೇಲೆ ಮಣ್ಣುಹಾಕು : ನಾನೂ ಬೇಕಾದಷ್ಟು ಮಂದಿಗೆ a 
ಕೊಪ್ಪೆ (ಕನಸ, ೩) ; ಮುದುಕಿಗೆ ಮಣ್ಣುಕೊಡಲು ಹೋಗಿದ್ದ ಗಿರಿಯ 
ಆದಿನ *ನ್ಯಾರೆ ಮಾಡಿರಲಿಲ್ಲ (ಕುಣ್ಳುತ. 3). 
[ ಮಣ್‌ - ಕೊಡ್ಕು ] 

ಮಣ್ಗೊಳ್‌ (ಕ್ರಿ). (ಆಲಂ) ನೆಲಸಮವಾಗು; ಹಾಳುಬೀಳು : ಮಣ್ಣೊಂಡ 
ತುತ್ತಲ್ಸಳಿಟ್ಟೆಡೆಯಂ ಬಿಟ್ಟಲೌದೇಗುಲಂಗಳೆಡೆಯಂ ಕುದಿರ್ಪ ಪಾಣ್ಬರ್ಕಳುಂ 
(ಹಿತ. 6-0೩೫) - [ಮಣ್‌ + ಕೊಳ್ಳ] 

ಮಣ್ಣಣ (ನಾ). ಧರ್ಮಕಾರ್ಯಕ್ಕಾಗಿ ಕೊಂಡುಕೊಂಡ ಭೂಮಿ (?): 
ಪೊನ್ನಂ ಕೊಟ್ಟಿ ಮಣ್ನಅಂ ಕೊಣ್ಣುಮ್‌ (ಎ೪. 111 (೫), ಕಗ್ಗ. 36-00; 
2681); ಪಟ್ಟವಾಳಿಯು ಪೊನ್ನಲ ಕೊಟ್ಟು ಮಣ್ಣ ಕೊಣ್ಣು ಬಿಡಿಸಿದಳ್‌ 
(ಎ೪, 111, ಸಂಜನ. ೦೬೪-೨೨; 2002) ; ಕೆಲವು ದತ್ತಿಯ ಶಾಸನಗಳಲ್ಲಿ 
"ಪೊನ್ನಅ ಕೊಟ್ಟು ಮಣ್ಣ ಕೊಂಡು" ಎಂಬ ಉಕ್ತಿಯು ಬರುತ್ತದೆ. 
ಭೂಮಿಯ ಸ್ವಲ್ಪಭಾಗವನ್ನು ಹಣ ಕೊಟ್ಟು ಕೊಂಡದ್ದನ್ನು ಈ ಉಕ್ತಿಯು 
ಹೇಳುತ್ತದೆ (೫6. ೦೬. £ ಕನ್ನಡಶಾಸನಗಳಲ್ಲಿ ಅನೇಕ ಕಡೆ 
" ಪೊನ್ನ ', " ಮಣ್ಣ ' ಎಂಬ ಶಬ್ದಸಮುಚ್ಚಯವು ಪ್ರಯೋಗ 
ಗೊಂಡಿದೆ. ಇವೆರಡೂ ಸಾಮಾನ್ಯವಾಗಿ ಜೊತೆಯಾಗಿ ಬರುವುದರಿಂದ 
"ಧರ್ಮಕ್ಕಾಗಿ ಕೊಟ್ಟಿಹಣ''ಧರ್ಮಕ್ಕಾಗಿ ಕೊಂಡ ಭೂವಿಂ' ಎಂಬರ್ಥ 
ವನ್ನು ಸೂಚಿಸಬಹುದೆಂದು ಕಾಣುತ್ತದೆ. [ಮಣ್‌ - ಅಜ್ಜ, ] 

ಮಣ್ಣಾಟ (ನಾ). ಮಣ್ಣಿನಲ್ಲಿ ಆಡುವ ಆಟ ; ದೂಳಾಟ : ಮಣ್ಣಾಟ 
ಬಿಟ್ಟು ಮನೆ ಕಟ್ಟಿನೋಡು, ಸಂಸಾರದಲ್ಲಿ ಹೂಡು (ಮುಕ್ತಕ, ೨೪-೦೪): 

[ಮಣ್ಣು (ಆ ಮಣ್‌) 4- ಆಟ] 

ಮಣ್ಣ್‌ (ನಾ). ಮೊಲೆ ; ಪಾರೋತಿಗೆ ಆ ಕರುಳಿನ ರರೆಯೇ ಬಾರದು: 
ತನ್ನ ಮಗುವಿಗೆ ಮಣನ್ಗಿಉಣಿಸುವ ಯೋಗವೇ ಕೂಡಲೊಲ್ಲದು 
(ಅರಕು. ೦೭). "ಅಮ್ಮಣ್ಣಿ" ಪರಾ. 

[ದೇ.॥ ತಮಿ. ಮೊಣಿ, ಮೊಣುಸ್ತಿ ; ತುಳ್ಳು ಮುಂಣ, ಮಂ] 
ಮಣ್ಣಿಗೆ (ನಾ). ಬೇಸಾಯದ ಭೂಮಿಯನ್ನು ಹೊಂದಿರುವವನು ; 

ಜಮಿನುದಾರ : ಕಕ್ಕರಸೆಯ ಮಣ್ಣಿಗಂ ಬೀರದ ವೋಜಿಗಂ - - . ನಿರೂಪಿತ 

೨ನಾಗಿ ಪೆರ್ಗ್ಗಷೆತನಂಗೆಯ್ಕುತ್ತಂ (ಎಕ. 1111, ao. ೪೪-೦೪ ; 954); 


೪11, 8730. 


ಸ 


ಮಣ್ಣು 


ಕಡೆಕೊಳಂದ ವ: ದ ಮಣ್ಣಿಗಪ್ಪೊಂಜ್ಳುಲಂ (ಶೇರ. ೦೯೩೪, ೩೮-೨೨ ; 11ನೆಯ ಕತ). 
* ಅಯ್ಮಣ್ಣಿಗ' ಪರಾ. [ಮಣ್‌ + - ಇಗ] 
ಮಣ್ಣು ' ಮಣ್‌ ' ನೋ. 
ಮಣ್ಣುಕೊಡು " ಮಣ್ಗೊಡು ` ನೋ: 
ಮಣ್ಣುಗ (ನಾ). = ಮಣ್ಣಿಗೆ: ಉಗ ಪ್ರತ್ಯಯಕ್ಕೆ  ನಾರುಗಂ - 
ಹೆಣ್ಣುಗಂ, ಮಣ್ಣುಗಂ ಗ ೨೦೪ ಕ್ರಯ; ಪೆಣ್ಣೊ. ಛ್‌ ಪಾ 
ವ್ಯಾಕೃತಂ ಮೇಣ್‌ "ವೆಣ್ಣುಗಂ ಏವಂ ಮಣ್ಣುಗಂ [A ೪೨೪ ಶ್ರಯೊ). 
[ಮಣ್‌+ — ಉಗ 
ಮಣ್ಣುಗಾಣಿಸು (ಕಿ): ಹೂಳು ; ಸಮಾಧಿಮಾಡು: 
ಮಣ್ಣುಗುಣಿಸಿ ಬರುವುದರೊಳಗೆ ಸಂಜೆಯಾಯಿತು (60). 
[ಮಣ್ಣು (ಆ ಮಣ್‌) 4 ಕಾಣಿಸು] 
ಮಣ್ಣುಗೂಡು (ಕ್ರಿ). (ಆಲಂ) ಹಾಳಾಗು : ನಾಶವಾಗು : ತಮ್ಮ ರೈತ 
ಕುಳೇಗೌಡನು ಆಡಿದ ಮಾತನ್ನು ಕೇಳಿ ಇದುವರೆಗೂ ಇದ್ದ ಆಸೆ ಧೈರ್ಯ 
ಎಲ್ಲಾ ಮಣ್ಣುಗೂಡಿತು ರಂಗರಾಯರಿಗೆ (ಕುಗೂಂ. ೦೩೯) ; 
ದುನೆತನದ ಘನತೆ ಗೌರವಗಳು ಮಣ್ಣುಗೂಡಿದವು (ೂಗಾರು- ೪). 
[ಮಣ್ಣು (೬ ಮಣ್‌) 4- ಕೂಡು, ] 
ಮಣ್ಣುಣ್‌ (ಕ್ರಿ). (ಆಲಂ) ನಾಶವಾಗು ; ಹಾಳಾಗು : : ಹರನ ಶೂಲ 
ಪ್ರಹೌರಗಳನ್ನು ಗಣಿಸದಿಹ ಧುರವಿಜಯನೀ ಸಮಯೆದೊಳು ನರನ ಶರದಿಂದ 
ಮಣ್ಣುಂಡುದೆಂತೊ (ಕಕಾರಾ- ೬-೬೦-೬೭). 
[ಮಣ್ಣು (ಆ ಮಣ್‌) + ಉಣ್‌] 
ಮಣ್ಣುಣಿ (ನಾ): ಮಣ್ಣನ್ನೇ ಆಹಾರವಾಗಿ ಉಳ್ಳುದು ; ಎರೆಹುಳು : 
(1)- [ಮಣ್ಣು (ಮಣ್‌) - - ಉಣಿ] 
ಮಣ್ಣುಪಾಲು (ನಾ). ೧. (ಆಲಂ) ನಾಶ; ಹಾಳು. ೨. ಸಾವು; 
ಮರಣ : ಎಣ್ಣೆ ಬೆಣ್ಣೆಯ ರಿಣವು ಅನ್ನವಸ್ತ್ರದ ರಿಣವು ಹೊನ್ನು ಹೆಣ್ಣಿನ 
ರಿಣ ತೀರಿದಾಕ್ಷಣದಿ ಮಣ್ಣುಪಾಲು (4೯2. ೪೬): 
ಮಣ್ಣು ಪಾಲಾಗಿಸು ಇ (ಆಲಂ) ಹಾಳುಮಾಡು; ನಾಶಮಾಡು: 
ಮಕ್ಕಳ ಸುಖಸೌಕರ್ಯಗಳನ್ನು ಅಲಕ್ಷಿಸುವ ರಾಷ್ಟ್ರವು ತನ್ನೆ ಭವಿಷ್ಯವನ್ನು 
ಮಣ್ಣುಪಾಲಾಗಿಸುವುದರಲ್ಲಿ ಸಂದೇಹವಿಲ್ಲ (ಶಾಟಾ, ೬), ಮಣ್ಣು 
ಪಾಲಾಗು ಇ. (ಆಲಂ) ಹಾಳಾಗು ; ನಾಶವಾಗು: ನನ್ನ ಕೆಲಸ. 
ಮಣ್ಣುಪುಲಾಗುತ್ತೆ (ಇ೫ತೆ. ೩); ನನ್ನ ಉತ್ಸಾಹವೆಲ್ಲ ಮಣ್ಣುಪಾಲಾದಂ 
ಶಾಯಿತು (60ತೂ- ೨೪). ಮಣ್ಣುಪಾಲುಮಾಡು) ಇ ೧. ಮಣಿ ನಲ್ಲಿ 
ಸೇರಿಸು,-ಬೆರೆಯುವಂತೆ ವತಾಡು ; ಮಗುವನ್ನು ಏಕೆ ಮಣ 
ಮಾಡಿ ಹೋಗುತ್ತೀರಿ ? (46. ೩9)- ೨. (ಆಲಂ) ಹಾಳುಮಾಡು: 
ಕುರುಡ ಮುದುಕಿಯೊಬ್ಬಳನ್ನು ಯಾರೋ ಹಾಯ್ದು ಕಾಳು ಚೆಲ್ಲಿ ಅವಳ 
ಹೊಟ್ಟೆಯ ಕರುಳನ್ನೇ ಮಣ್ಣುಪಾಲುಮಾಡಿ ಮಾಯವಾಗಿದ್ದರು 
(04. 6). [ಮಣ್ಣು (ಮಣ್‌) 4- ಪಾಲ್ಮು (<ಪಾರ್‌,)] 
ಮಣ್ಣುಪ್ಪ (ನಾ). ಉಪ್ಪಿನ ರುಚಿಯಿರುವ ಮಣ್ಣು ; ; ಚೌಳುಪ್ಪು 


ನಿನ್ನ 


ವಿಜಾಪುರಜಿಲ್ಲೆ ಕ ಯಲ್ಲಿಯೂ ಡೋಣಿಯ ದಂಡೆಯ ಮೇಲ bar 
ಮಣ್ಣುಪ್ಪು ಬಹಳ ಹುಟ್ಟುತ್ತಿತ್ತು (೪ಣಗ. 3೮). 
[ ಮಣ್ಣು (ಇ ಮಣ್‌) 4 ಉಪ್ಪ] 
ಮಣ್ಣುಬೊಂಬೆ (ನಾ). ಮಣ್ಣಿನಿಂದ ಮಾಡಿದ ಗೊಂಬೆ; ಮ 


ಮಣ್ಣಿನೊಳುದಿಸಲದಜಲಿ  ಮಣ್ಣುಬೊಂಬೆಗಳಿಂಗಿ ರಂಜಸಿ ಮಣ್ಣಿನಾ 
ಹಾರದಲೆ ಜೀವವ ಹೊರೆದವುಪಚರಿಸಿ (ಕಂ. ಇ). 
[ ಮಣ್ಣು ( ಇಮಣ್‌ ) + ಬೊಂಬೆ] 
ಮಣ್ಣುಮುಕ್ಕ " ಮಣ್ಮುಕ್ಕ ` ನೋ. 
ಮಣ್ಣುರೂಹು (ನಾ). ಮಣ್ಣಿನಿಂದ ಮಾಡಿದ ಆಕಾರ ; ಅಂಗದ 


೬೮೮೨ 


ಮಣ್ಮಣಸು 


ಕುಜುಹಿನ ನೆಮ್ಮುಗೆಯಪ್ಪ ಲಿಂಗವು ಕಲಸಿದ ಮಣ್ಣುರೊಹಿಂಗೆ 
ಈಡಾಗದೆಂದಆಡೆಡೆ. ಆ ಲಿಂಗ ಭವಪಾಶವ ಗೆಲ್ಲುವುದು (ನೋರು, 
೫೭-೨೩೬). [ಮಣ್ಣು ( ಇಮಣ್‌ ) - ರೂಹು (ಇರೂಪು ] 
ಮಣ್ಣುಹುಳ ` ಮಣ್ಣುಹುಳು' ನೋ. 
ಹುಳ (ನಾ). ಮಣ್ಣಿನಲ್ಲಿ ವಾಸಿಸುವ ಹುಳು; 
ಹುಳು, ಎರೆಹುಳು (arthworm. ಇಂಕು) - 
ಮಣ್ಣುಹುಳ : ಮಣ್ಣುಹುಳವನ್ನು ರೈತನ ಗೆಳೆಯ ಎಂದು ಹೇಳುತ್ತಾರೆ 


(649). [ಮಣ್ಣು (ಮಣ್‌) 4 ಹುಳು ( ಇಪಟು) ] 
ಮಣ್ಣುಳಿಗ (ನಾ). ಮಣ್ಣುಹಳು : ಉಳಿಗ ಪ್ರತ್ಯಯಕ್ಕೆ 
30| ಮಣೆ. 


ಳ್‌ ಜೀವಿಸುವ ಪಾವು ಮಣ್ಣುಳಿಗಂ (ಕನುರ. ೨೦೦ Hee 
ಭೋಗಿ ಬಾವನ್ನದಿಂಪಿಗಾನಂದಿಪಂತೆ. ನಳಿಗನಾನಂದಿಪುದೆ. (ಶುರೇಪು, 
೧-೧); ಬಿಲಜೀವಿ-ಮಣ್ಣುಳಿಗನೀ ನನಗೆ ಸ್ವರ್ಗವೀರದ ವಜ್ರಾಯುಧ 
ಪ್ರಯೋಗವು ಹೀಗೆ ಅವತರಿಸಿದುದು ನನ್ನ ಭಾಗ್ಯೋದೆಯವಲ್ಲದಿಲ್ಲ 
(ಮುಂತ್ರಕ- 0೦೨೬-೦೬), [ + ಳಿಗ 7 
ಮಣ್ಣೂಡಿಸು (ಕ್ರಿ). (ಆಲಂ) ವ: ಣ್ಣು ಮುಕ್ಕಿಸು ; ವೃರ್ಥಗೊಳಿಸು : 
ನನ್ನ ಹಸರು ಜಗದಿ ನಿನ್ನಿಂ ಚಿರಸ್ಥಾಯಿಸುವೆನೆಂಬ 'ವಂಥಕೇಂ ಮಣ್ಣೂ 
ಡಿಸಲೆ ? (ಕಕ್ಕಿ. ೪-3೪). ಮಣ್‌ 4+ ಊಡಿಸು] 
ಮಣ್ಣೆ (ನಾ). ಒಂದು ಊರಿನ ಹೆಸರು; ಮಣ್ಣೆಗ್ರಾಮಾಧಿವಸತಿ 
(ot. vr ವರಗೆ: ೩೬-೩೭; 749). 1?) 
20|ಮಣ್ಣೆತ್ತು (ನಾ). ಮಣ್ಣಿನಿಂದ ಮಾಡಿದ ಎತ್ತು ; ಮಣ್ಣುಬಸವ ; 
ಕನರಹುಗ್ಣಿ ವೆಕರಿ ಹರಿದು" ಮಣ್ಣೆತ್ತು ನೀರನು ಕುಡಿದವು (6065. 0೨-4). 
ಮಣ್ಣಿತ್ತಿನ ಅಮಾವಾಸ್ಯೆ ಎ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ; 
ಜ್ಯೇಷ್ಠಬಹುಳಅಮಾವಾಸ್ಕೆಯನ್ನು ಮಣ್ಣಿತ್ತಿನ ಅಮಾವಾಸ್ಯೆ ಎನ್ನುವರು 
(ಉಕ್ತ, ೯3). [ಮಣ್ಣು (ಆ ಮಣ್‌) 4 ಎತ್ತ್ಯು ( ps $1 
35|ಮಣ್ಣೆಯ "ಮನ್ನೆಯ' ನೋ. 
ಮಣ್ಣೊಡಲ (ನಾ). ಮಣ್ಣಿನಿಂದ ಆದವನು; ಮರ್ತ್ಯ; ಮನುಷ್ಯ ; 
ಚೋದ ೈಮೇನೆಂಬೆನಾ ಮಣ್ಣೊಡಲರಲ್ಲಿ ತೊದಲಲನ್ಮನುರನಿಬರು ಮಸಿಗ 
ರಲ್ಲಿ (೧೪೨0, ೦೨೩-೪೦). 
[ಮಣ್ಣು («ಎ ಮಣ್‌) 4 ಒಡಲ್‌ 4 - ೪] 
ಮಣ್ಣೊಡ್ಡ (ನಾ). ಒಡ್ಡರಲ್ಲಿ ಒಂದು ಪಂಗಡ ; ಮಣ್ಣಿನ ಕೆಲಸ 
ಮಾಡುವವನು : (4). ` ಕಲ್ಲೊ! ಡ್ನ ' ಪರಾ. 
[ಮಣ್ಣು (5. ಮಣ್‌) 4- ಒಡ್ಡ ತ್ಯ) 
ಮಣ್ಣೋಡು (ನಾ). - ಮಣ್ಣಪ್ಪರ ; ಇವರು ನನ್ನ ಕೈಯಲ್ಲಿ ಕೊಟ್ಟ 
ಮಣ್ಣೋಡು ನಾನಿಟ್ಟ ಸ್ಮಳದಲ್ಲಿಯಿಲ್ಲ (ಜರಾಂ ೬೦). 
[ಮಣ್ಣು ( ಆ ಮಣ್‌) + ಓಡ್ಕು] 
ಮಣ್ಣಿಡಿ (ಕ್ರಿ). ಮಣ್ಣಾಗು ; ತುಕ್ಕುಹಿಡಿ: ಭೂಮಿಯೊಳಗೆ ಹೂಳ್ವ 
ಲೋಹ ಮಚ್ಣಿಡಿವದು ಹೇಮ ಮಣ್ಣಿಡಿವುದೇ (14. ೨-೬೨)- 
[ಮಣ್‌ - ಪಡ] 
ಮಣ್ಟೆಜು (ಕ್ರಿ). ಭೂಮಿಯನ್ನು ಪಡೆ ; ಜಮಾನನ್ನು ಹೊಂದು : 
ರಾಗಮೊದವೆ ಬೆಲೆವಣ" ಪೆಣ್ಣಂ ಪೆತ್ತಂತಿರೆ ಪಾರ್ವಂ ಮಣ್ಣೆತ್ತಂತಿರೆ 
ಪಿರಿದು ಸಂತಸಂ ಮಿಗೆ (ರರ್ನಾಶ್ಮು. ೦-೦೨೬); ಕಣ್ಣೆತ್ತು ಸೂರ್ಯನಂ 
ಕಾಣದಿರ್ದೆಂ ಪ್ರಭುವೆ ಮಣ್ಯೆತ್ತು ಬೆಳೆಯಿಲ್ಲದೀಚುವೋದೆಂ ವಿಭುವೆ 
(ಣಗ. ರೇ. ೨೬೦-೬). [ಮಣ್‌ 4 ಪೆಲ್ಯು ) 
ಮಣ್ಮಣಸು (ನಾ). ಮಂಕು; ನಿಸ್ತೇಜ: ಸೈಂಧವರ ಲಾವಣ್ಯ 
ಮಣ್ಮಣಸು, ಮಣ್ಣುಗೂಡಿತು ಕಣಸು (ಸೂಯಗ. ೪-0೭). 
[ಇ ಮಣ್‌ 27 


40 


ಮಣ್ಯಳಿ, 


ಮಣ್ಮಳಿ, (ಕ್ರಿ). ಕಷ್ಟಪಡು; ಕೋ ತಿಲೆಗೊಳ್ಳು (?) : ಮಾನಸದ 
ಗುಣದೊಳುಂ ಮಣ್ಕಳಿದುವುಸಿರುವತಿಹೀನಂ ಮಹಾದೀನರೊಳಗೆ ಪರಿಪೂಜ್ಯ 
ನಿವನೇನೆಂಡು ಕಡೆ! ತೆ ನೂಕದೆನ್ನಂ [?] 

ಮಣ್ಮಳ್ಳಿ `ಮಣ್ಮಟ್‌' ನೋ. 

ಮಣ್ಮಳಿಗೊಳ್‌. ಮುಮ್ಮಳಿಗೊಳ್‌. ಮುಮ್ಮಳಿಗೊಳು. ಪಬಮ್ಮುಳಿ 
ಗೊಳ್‌, ಮುಮ್ಮೂಳಿಗೊಳು (ಕ್ರಿ). ೧. ಭಯಂಕರವಾದ ರೀತಿಯಲ್ಲಿ 
- ಸಾಯು,_ಮರಣಹೊಂದು : ಈಶ್ವರನಿಂ ಮುನ್ನವೆ ಮಣ್ಮಳಿಗೊಂಡ 
ಮದನಂಗಾ  ಮಜುಪುಟ್ಟಂ ಪಡೆಯಿಸಲೊಡವಿದ ಜೀವನವಾಯುವಿದು 
(ಅರುಣ. ೦-೩೦), ಮೊದಲೆ ಮದೋಹರದೊಳ್‌ ಮಣ್ಮಳಿಗೊಂಡದಟರರಸು 
ಮಕ್ಕಳ ಹೆಟ್ಟುಗೆಯರ್‌ ಮುದದಿಂ ತೋಳ್ನುಡೆ ಬೇದ ಪಲವು ಕುಂಡಂ 
ಕಣ್ಣೊಪ್ಪಿದುವು (ರಳ. ೭-೨೦). ಮುಮ್ಮಳಿಗೊಳ್‌ : ೨. ತಳಮಳ 
ಗೊಳ್ಳು ; ಸಂಕಟಕ್ಕೆ ಗುರಿಯಾಗು : ಅಂತಿದಂ ಕೇಳ್ದು ಸಭೆ ಮುಗಿ 
ಮುಮ್ಮಳಿಗೊಂಡು (ಕುಕ. ರೇ: 0೭-೦೭). ಮುಮ್ಮಳಿಗೊಳು : ವ. 
ಕಾಮುನಂಬಿಂ ಮುಮ್ಮಳಿಗೊಳುತ್ತೆ ಮಂದಾನಿಲನಿಂ ಮಲ್ಗಳಿಗೊಳುತ್ತೆ . - . 
ಮನಂ ಕೊರಗುತ್ತಮಿರೆ (ಕ06. 0-೦೦6). ಮುಮ್ಮುಳಿಗೊಳ್‌ : ೨. 
ಮುಸುಕಿರ್ದ ಭವಬಂಧನವ ತೆಗೆದು ಕಳೆದಂತೆ ಮುಸುಕಂ ತೆಗೆದನಲ್ಲಿ 
ನೋಳ್ಪರೆದೆ ನೋವಂತೆ ತೆಗೆಯೆ ಬೆನ್ನಿಂದಲಗುರಕ್ಕೆ ಮೂಡಿರೆ ಕಂಡು 
ಬೆಗಡುಗೊಳುತೆಲ್ಲರುಂ ಮಣುಗಿ ಮುಮ್ಮುಳಿಗೊಂಡು (ತೀಂರ. ರೇ, 
೬-೦); ಹಿಂಡೊಡೆದು ಗಜಸೇನೆ ಮುಮ್ಮುಳಿಗೊಂಡು ಮುರಿದುದು 


ಪಾಲಿಸು (ಶ್ರಶುಭ. ೭-೦೨೮). 


(ಕುಪ್ಮಾಕ್‌. 00-06), ಮುಮ್ಮೂಳಿಗೊಳು ; ೨. ತಿಳಿಯೆ ತಕ್ಷಕಕುಳಿಕ |, 


ಮುಖ್ಯರು ಬಲಪದಹಿರಿಪುಭೀತಿಯಲಿ ಮುವನ್ಮಳಿಗೊಳುತ್ತಿಹರು (೬ಠಾಗ, 
8-00-೩೦): ರಿಪುಸೇನೆಗೆಳ್ಳುರಿಯೆ ಶರಕೆ ಭಯಗೊಂಡು ಮುಡ್ಮೊಳಿಗೊಳು 


ತಿರಲೃರ್ಯನಂ ಕೋಪಗೊಂಡು ತಾಕಿದನು (ಕುರೂಗ. 
೬೦-೪೪) [ಮುಣ್ಮಳ್ಳಿ (ಆ ಮಣ್ಮಲ ಕೊಳ್‌) 
ಮಣ್ಮಟಿಿ ಮಣ್ಮಳ್ಳಿ, ಮಮ್ಮಲ, ಮಮ್ಮುಳಿ. ವಬದ್ಮುಳಿ, 


ಮುಮ್ಮುಳಿ (ನಾ 


೧. ರೂಷೆಗೆಟ್ಟ ಸಾವು: 


ಸಾಡು 
ಪೊಕ್ಕರ 


ಭಯಂಕರವಾದ 
(ನುಡ: ೭6: 0)- 
ಣ್ಮಕ್ಕಳ ಪುಲ್ಕಿಡಿದರ 


ಮಣ್ಮಳ್ಳಿ: ೧. ಅಣ್ಮಣ್ಮೆಂದೆಂಬರನ 


ಮಣ್ಮಳಿಯನು ಮಾ: ಭೀರತೆಯಿಂ ಬೆಳ್ಮಾನಿಸರಪ್ಪವರ್ಗೆ (ಶ್ರೀಶಾಂ- 
0). ೧. “ಮಮ್ಮಿ ರೂಪಟ್‌ದಿರ್ದ ಸಾವು” 
(4೫೯ರ: ೧೦). ಮಮ್ಮ್ಮುಳಿ : ೨. ತಳಮಳ ; ಸಂಕಟ: 'ಮಮ್ಮುಳಿಕೆ' 


ಪರಾ. ಮುಮ್ಮಳಿ: ೧. `` ಮುಮ್ಮಳಿಯೆನೆ ರೂಪಳಿದ ಸಾವು `` 
(ಕರಟ: ೩೮). ೨. ನೆಮ್ಮಿ ಕಟ್ಟಾಸುರದ ದೃಷ್ಟಿದಿಕರ್ಮದುಬ್ಬಟೆಯಿಂದ 
ಯನಿಗಳೆ ಮುಮ್ಮಳಿಯುಗೊಳಿಸುವನು ದಿನದಿನರಪನು ಬಿಡದಾಗ 
೬-0). 'ಮುಮ್ಮಳಿಗೊಳ್‌' ಪರಾ, ೩. ಕೇಡ: 
ತೆಯೊಳೊಪ್ಪದಿರಲಪ್ಪುದೇ ದೇವತಾಸಭೆಗೆಮುಮ್ಮಳಿತಪ್ಪದು 
೬) ೪. ಕ್ಷೋಭೆ ; ಗೊಂದಲ; ವಿಪ್ಲವ : ಓಡುತದೆ 
ಸಾಡಿ ತಾಯಿಗೆ ಮಕ್ಕಳಾಗದೆ ಕೂಡೆ ಮುಮ್ಮಳಿಮಸಗು 
ತಡೆ (ಕುಠ್ಶಾಕ- ೨೪-೦೮). ಮಂಮ್ಮುಳಿ: ೨. `ಮುಮ್ಮುಳಿಗೊಳ್‌` ಪರಾ. 

ಮಣ್ಮಟಸೆಯಾಗು, ಮಮ್ಮುಟ್‌ಯಾಗು, ಮುಮ್ಮಳಿಯಾಗು, ಮುಮ್ಮಲ್ಲಾ 
ಯಾಗು - ಭಯಂಕರವಾದ ಸಾವಿಗೆ ಈಡಾಗು : ತೇರ್‌ ಠೇರನಾನೆಯು 


ನ 


೬೧೧೩ 


0 


40 


ಮಾನೆಯಂ ಹರಿಹರಿಯೆನಾಂತಾಗಳ್‌ ಪ್ರೈದುಂ 
(ಉಂತಿತ್ರೆ- 3-೬೩); ಉತ್ಸಾಹಮನಪ್ಪುಕೆಯ್ದಿಅದು. ಪೋಗದೆ ಮಣ್ಮಲ್‌ 
ಯಾಗೆ ವಾಹಕರಟ್ಟೆಯುಂ ತುರಗದಟ್ಟೆಯುಮಾಡಿದುವಾಜಿರಂಗದೊಳ್‌ 
(ಸಂರಾಶಾ-08-೬3); ತುರಗಸೇನೆಗಳಂತೆರಡುಂ ಕರಂ ಪರಿಸಿ ಮಮ್ಮಟ್‌ಯಾಗಿರೆ 
ಕಂಡು (ನೇಖಫ್ರು. 00-0೬9); ಮಂದಿ ಮುಂಮ್ಮಳಿಯಾಯಿತೀ ಕಪಿದೃಂಡ 


ನಿಂದಣ್ಮಿ ` 


46 


ಶಂಪಿಸಿತು (ತೊರಣ. 
ಮುಮ್ಮಲ್‌ಯಪ್ಪರ್‌ (ಅಲ್ಲಮ. 
ಮಣ್ಮಟಿಸಿವೋಗು, ಮುಮ್ಮಳಿಯೋಗು(್ರಿ)- ಭಯಂಕರವಾದ ಮರಣಕ್ಕೆ 
ತುತ್ತಾಗು: ಅಂದಂದು ದೇವರ್ಕಳೊಳಿದಿರ್ಜಿ ಮಣ್ಮಬೀಪೋದ 
ರೊಳವಗೆಯ ಪಾಪದ ಮೊತ್ತಮೋ ಎನೆ ... ಕರ್ಗಟ್ವಲೆ ಮುಸುಂಕಿದತ್ತ 
(ಉತೃಿಕೃ. ೧೦೯-೨೬). ಮುಮ್ಮಳಿಯೋಗು : ಕೂಡೆ ಮುಮ್ಮಳಿಯೋ 
ದುದೀ ಶರ ರಭಾಡಿಯಲಿ ಚತುರಂಗಬಲವಕ್ಕಾಡಿತೇನೆಂಬೆನು ಯುಧಿನ್ಮರ 
ಸೃಪನ ಪರಿವಾರ (ಕುಠ್ಮಾಗ- ೪-೪೨). [ಮಣ್ಮಲು- ಪೋಗ್ಯು (<ಪೋ)] 
ಮಣ್ಮಲ್‌ಸು, ಮುಮ್ಮಳಿಸು. ಮುಮ್ಮಬ್‌ಸು, ಮುಮ್ಮೂಳಿಸು (ಕ್ರಿ). 
೧. ತಳಮಳಗೊಳ್ಳು; ಸಂಕಟಪಡು : ಶೈಳದನೆತ್ತುವುದುಂ ಗೋಪಾಳಂ 
ಫಣಮಣಿಗಳೆಸೆಯೆ ಮಣ್ಮಬಾಸುವ ಪಾತಾಳಾಹಿದಿತತಿ ಪಾವಿನ ಪೇಬ್‌ಗೆಯಂ 
ತೆಣಿದ ತೆಅದಿನೇಂ ತೋಖಾದುವೋ (9೯ನೇ. ೪-08), ಮುಮ್ಮಳಿಸು : 
೨. ಹೊಯ್ದಾಡು; ಕ್ಷೋಭೆಗೊಳ ಮುದ್ಮಾಳಿಪ ನೊರೆ ಬುದ 
ಬುದಷವನೊಡೆಗಲಸಿ ಕದಡಿ ಕಂಗಳೆವಟ್ಟ ಲಹರಿಗಳ ಲಗ್ಗೈಬುಂದೆಸೆವ ನಃ 


ಯೊಪ್ಪವನದೇಪೊಗಳ್ವಿನು (347: 6೦-೨೪. ಮುಮ್ಮುಟುಸು: ೧. 
ಮುಮ್ಮಲ್‌ಸಿ ಪೂಂಡವಕೌರವಬಲದ (ಕಲಿಕೆಯ ಪ್ರಧಾ: ಕರ್ಕಳ 


ಎ೬ ಕೆಯ್ಮಿಕ್ಕು ಕಾದಲ್‌ ನಡೆತಪರ್ನವೇಗದೊಳಿ" (ಕಂಶಭಾ, ೦೬-೩೬ ನ). 
೨. ಮುಮ್ಮಬಕಸಿದ ಪಲವುಂ ರಾಜಚಿಹ್ನಂಗಳಂ ಬೆಳ್ಳೊಡೆಗಳ್‌ ತಳ್ಳೊಯ್ದ 
ದೇಂ ಕಣ್ಣೊಳಿಸಿದುದೊ ವಿಸ[ಕ್ಷ)ತ್ರ ರಚ್ಛತ್ರಪಿ೦ಡಂ (ಶಂಕರಾ. ೧೩-೩೮): 
ಮುಮ್ಮೂುಳಿಸು : 
ತನಿಗುದಿಗುದಿದು 


೧. ಸೂತನನಿಳುಹಿ ಹಯವೋಡಿದವು ಮುಮುಳಿನಿ 
ಕೋಟಲೆಗೊಂಡುವರಿಸೇನೆ ( ಕುವ್ಮಾರ್ರೋ- ೦೯-೩೬ )- 


ಮಣ್ಮುಕ್ಕ, ಮಣ: 
ಒಂದು ಬಗೆಯ ಹಾವು: ಮುಣ್ಮುಕ್ಕಹಾವು . 'ದು ಹಲವು ತರದ 
ಹಾವುಗಳುಂಟು ಮಣ್ಣುಮುಕ್ಕ : ನಿರ್ವಿಷ 
ಸರ್ಪಗಳಲ್ಲಿ ಹೆಬ್ಬಾವು ಶ್ರೇಷ್ಠ ಇವಲ್ಲದೆ ಮಣ್ಣುಮುಕ್ಕ . , , ಹಸುರು 


( ಮಂದು. ೨-೩೩ )- 


ಹಾವು ಮುಂತಾದ ಜಾತಿಗಳು ಹಲವುಂಟು (ಕವಾಗಿ ೬೭). ' ನೆಲಮುಕ್ಕ' 
ಪರಾ. [ಮುಣ್‌ 4 ಮುಕ್ಕ) 

ಮತ (ನಾ). ೧. ಅಭಿಪ್ರಯ : ಮನೋಗತ : ಆಶೆಯ: ಇನ್ನು 
ಸೇನಾಪತಿಯದಾರೈ ನಿನ್ನ ಮತವೇನುದಯವಾಗದ ಮುನ್ನ ಬವರ 


ಏಡಿಯಬೇಹುದು ವೈರಿರಾಯರಲಿ ( ಕುಣ್ಯಲ್ರೋ. 0-೩9); 
ಮತವೇ ಹರಿಯ ಮತನು ಹರಿಯ ಮತವೇ ಹನುಮನ ಮತವು (ೃಕಂರ. ರಾ. 
0-16 ಶೃ); ನಿರಹಂಕಾರಭಾವದಲ್ಲಿ ನಿಸ್ಸಂಕುಚಿತ ವಿಕಸಿತ ಸ್ವ ಭಾವದಲ್ಲಿ 
ಈ ಜೀವಿಯೇ ಸಮಸ್ಟಿರೂಪಿ, ಇದು ಗೀತೆಯ ಮತ (ಔಂಡ: 004), 
೨. ಉದ್ದೇಶ: ಗುರಿ. ೩. ಆಲೋಚನೆ; ವಿಚಾರ: ಚಿಂತನೆ: 
ನಮ್ಮ ಪಕ್ಷದ ದೇವ ನೀ ಕೇಳೆಯ್ಯ ಮತವನು ಸುಧೆಯ ತಾ ಸಹಿತ 
(698. 1-000) ೪. (ಹಿಂದು. ಜೈನ. ಕ್ರೈಸ್ತ, ಬೌದ್ಧ ಮೊದ 
ಲಾದ ವಿವಿಧ ಧರ್ಮಗಳಲ್ಲಿ ಯಾವುದಾದರೊಂದು ಧರ್ಮದ 
ದೈವವನ್ನು ನಂಬಿ ಅನುಸರಿಸುವ ಮಾರ್ಗ ಮತ್ತು ಆಯಾ ಧರ್ಮ 
ಗಳಲ್ಲಿ ವಾಡಿಕೆಯಾಗಿರುವ ಇದ ಆಚಾರ. - 
ಸಂಪ್ರದಾಯ: ಇತರ ಮತದವರಲ್ಲಿ ಪರಮತಸಓಿಷ್ಣುತೆ ಇಲ್ಲಮದ. 
ರಿಂದ ಅವುಗಳ ಬೆಳವಣಿಗೆಗೆ ತಡೆಯುಂಟಾಗಿದೆ. (ಕಾರದ, ಆ). 
"ಮತಾಂತರ್‌ ಪರಾ. ೫. ತತ್ವ; ಸಿದಾಂತ : ಮತಗಳಾರರೊಳುವುದ 
ರೊಳಾಗಾವನತಿಭಕ್ತಿಯನು ಮಾಡೆ ಮಗುಳಾ ಹಿತದೊಳೂ ರೂಪಂ 
ಪತಿಕರಿಸುವೆ (6008. ೦-೦೦೦) ; ಮತಾ! ಮಡಿವರು ಮತಕಾಗಿ ಸಿಡಿವರು 
ಮತಕಾಗಿ ಬದೆಕರು ಜನರು ( ೬. ಚುನಾವಣೆ 


`ರ್ಮಸಂಬಂ! 


ಫೆ. ೦೩೭-೭೩) - 


ತಂಗ 


ಮುಂತಾದ ಸಂದರ್ಭಗಳಲ್ಲಿ ಜನರು ತಮ್ಮ ಆಯ್ಕೆಯನ್ನೂ ಕುರಿತು 
ಸೂಚಿಸುವ ಅಭಿಪ್ರಾಯ ಅಥವಾ ಅಂಥ ಅಭಿಪ್ರಾಯವನ್ನು 
ಗುರುತಿಸಿರುವ ಚೀಟಿ; ಓಟು: ಉಮೇದುವಾರರನ್ನು ತಿಳಿದು ಮತ 
ಕೊಡಲು ಅನ 60) ; ಪ್ರತಿಯೊಬ್ಬನಿಗೂ 


ವನ್ನು 'ಸುಕೂಲ (ಉಾಯಳ. 
ಎಪ್ಪೆಷ್ಟು ಮತಗಳು ಬಂದಿವೆಯೋ ಅಷ್ಟನ್ನು ಮಾತ್ರ ಇತರರಿಗೆ 
ಹಂಚಬೇಕು (ಕಂಕೋ. 711, ೩೪೪)- 

ಮತಕೆೊಡು ಎ ಮತವನ್ನು ಚಲಾಯಿಸು ; ಓಟುಮಾಡು : 
ಕೆಲವು ಸಲ ಒಂದು ಪಕ್ಷದವರು. . , ಇತರ ಮತದಾರರು ಮತ 
ಕೊಡಲು ಸಮಯ ಸಿಗದಂತೆ ಮಾಡಬಹುದು (ಕಂಕೋ. 111, ೫೩)- 
ಮತಚಲಾಯಿಸು. ೭ 


ಹೇಳಿಕೆಯ ತೆ 
ವರೆಗೂ (ಕರೋ, 111, 3೫3). ಮತನೀಡು - ಮತ 
ಕೊಡು ದೇಶಗಳಲ್ಲಿ ಕೂಡ ಹಲವರು ಮತನೀಡದಿರುವುದು 


ಅಧ್ಯಯನದಿಂದ ತಿಳಿದು ಬಂದಿದೆ (40. ೪11, ೫88), ಮತಹಾಕು 
ತಕೊಡು : ಮತಹಾಕುವ ಸಾಧನಕ್ಕೆ (ಬ್ಯಾಲಟ್‌) ಶಲಾಕಾ ಎಂದು 
ಹೆಸರಿತ್ತಂತೆ (1644. ೪11, ೩೯೩). [ಸಂ.] 
ಮತಂಗ (ನಾ). ೧. ಆನೆ; ಗಜ: ಇದೆ ಗದಾದಂಡದ ಹಗೆ 
ಮುಗ್ಗಿದ ಮತಂಗ ವರೂಥಚಯವಿಲ್ಲಿದೆ (ಕ್ಮಾಲ್ರೋಂ ೩-೨). 
೨. ಮೋಡ; ಮುಗಿಲು. ೩. ಒಬ್ಬ ಖುಷಿಯ ಹೆಸರು: 
ಸುಮೇಘಪರ್ವತದಲ್ಲಿ ಅತ್ರಿ , , . ಮತಂಗ . , ಉಪಮನ್ಮು ಮೊದ 
ಲಾದಷ್ಟಾಶೀತಿಸೆಹಸ್ರಯುಷೀಶ್ವರರ್ಗನಂತಾಶ್ರಯಂಗಳುಂ (ಕೀಳ. ೦೬೩) : 
'ಮತಂಗುರು ೭ಶಾಪದಿಂ " ಬಾರನೈಸಲೆ ಗರುಡನಳೆಯ ಮೇಲೆ [CC 
39-33)- [ಸಂ.] 
ಮತಂಗಜ (ನಾ). ೧. ಆನೆ: ಗಜ; ಆಕೆಯ ಹಾವಭಾವವಿಣಸ ವಿಭ್ರಮ 
ಕಟಾಕ್ಷೇಕ್ಷಂಗಳ್‌ ಮನಮನೊನಲಿಸೆಯುಮೆರ್ದೆಯಂ ಕನಲಿಸೆಯುವುನಂಗ 
ಮತಂಗಜಕೋಳಾಹಳಾಕುಳೀಕೃತಾಂತರಂಗನಾಗಿ (ಕಕಣ. ೪-೬೪ ನ): 


ಸಮನಾಗಿ ಕೂಡಿ ಕಟುವೆರಸು ಮತಂಗಜಕಿಕ್ಕೆ ಶೂಲೆ 
ಅರಂಚಿತ್ವಮೆಂಬವಂ ಮಾಣಿಸುಗುಂ (ಕರ. ೨೫) ; 

ಡಿಯ ಮುಜಾದೌಕಿ ಭೀಃ 'ಘವಿಸಿದನು ಕ್ಷೇಮಧ. ಮತಂ 
ಗಜದ ಮೇಲೆಸುತ ಲಿ 


(ಕ. ೨-೦೬). 
ವಿ. ಒಬ್ಬ ರಾಕ್ಷಸನ ಹೆಸರರ : ಮತಂಗಜಾಸುರನು. ಮುಂದುಗೆಡಸಿದಜತ್ವ 
ವೇತಕೆ (04: ೦೮-೨೨). [ಸಂ.) 

ಮತಂಗಿ (ನಾ). ದುರ್ಗೆಯ ಒಂದು ಹೆಸರು : ಸಮಿತಂ ಕರತಳ 
ದೊಳಿಟ್ಟು ಶುಭಮಂತ್ರೋಕ್ತದಿ ಮತಂಗಿಯ. ಧ್ಯಾನಿಸುತ ಕೊಂಡು 
(tot: 0೪-0೨). [ಆಸಂ, ಮಾತಂಗೀ] 

ಮತಕಟ್ಟೆ " ಮತಗಟ್ಟೆ 

ಮತಕ್ಷೇತ್ರ (ನಾ). ಓಟಿನ ಹಕ್ಕು ಪಡೆದ ಜನರಿರುವ ಪ್ರದೇಶ : 
ಚುನಾವಣೆಯ ಕ್ಷೇತ್ರ: ಅಧಿಕಾರಿಗಳ . . , ಆಯ್ಕೆ ಸ್ಮಾನಿಕವಲ್ಲದ, 
ಎಂದರೆ ವಿವಿಧ ತಂಡಗಳ (ಟ್ರೈಬ್ಸ್‌) ಮತಕ್ಷೇತ್ರದಿಂದ ಆಗುತ್ತಿತ್ತು 
(ಕವಿಕೋ. 711, 109) [ಸಂ.] 
ಮತಕಟ್ಟೆ (ನಾ). ಓಟುಹಾಕಲು ಗೊತ್ತುಮಾಡಿದ 

ಬೂತಂ : ಒಂದು ಪಕ್ಷದವರು ತಮ್ಮ ಬೆಂಬಲಿಗರನ್ನೇ ಮೊದಲು 
ಮತಗಟ್ಟೆಗೆ ತಂದು ನಿಲ್ಲಿಸಿ ಇತರ ಮತದಾರರು. ಮತಕೊಡಲು ಸಮಯ 
ಸಿಗದಂತೆ ಮಾಡಬಹುದು (ಕಂಕೋ. 111, 139). ಮತಕಟ್ಟೆ ; ಸತ್ತ 

ದನದಂತೆನ್ನ ಎಳೆಯ ಬೇಡ ಮತಕಟ್ಟೆ ತನಕವೂ ಎಳೆಯಬೇಡ (6084. ೦೫). 

[ಮತ + ಕಟ್ಟಿ] 


*ನೋ 
ನೋ. 


೬೮೮೪ 


20 


38 


ಮತಲರ್ಬ 


ಮತಗಣನೆ (ನಾ). ಓಟುಗಳ ಎಣಿಕೆ: ಮತಗಣನೆಯಾಗುವಾಗಲೂ 
ಅಕ್ರಮವಾಗಬಹುದು (ಕ೭ಕೋ- 113, ೩೩೪)... [ಸಂ. ಮತಗಣನ] 

ಮತಫರ್ಪಣೆ (ನಾ). ೧. ಅಭಿಪ್ರಾಯಗಳ ತಿಕ್ಕಾ! ಚರ್ಚೆ; 
ಅಂದಂದು ಮತಘರ್ಷಣೆಗಳ ದುರಂತಘಟನೆಗಳು ನಡೆದುಹೋಗುತ್ತಿವೆ 
(45. ೬), ೨- ಜಾತಿ ಅಥವಾ ಧರ್ಮಗಳ ತಾಕಲಾಟ: ಮತಘರ್ಷಣೆಗೆ 
ಆಅ ಸ್ಥಳದಲ್ಲಿ ಅವಕುಶವೇ ಇರಲಿಲ್ಲ (6). [ಸಂ. ಮತಘರ್ಷಣ] 

ಮೆತಚೀಟಿ (ನಾ)- ಗುಪ್ತವಾಗಿ ತನ್ನ ಅಭಿಪ್ರಾಯವನ್ನು ಸೂಚಿಸಲು 
ಚುನಾವಣೆಯಲ್ಲಿ ಉಪಯೋಗಿಸಂವ ಪತ್ರ, _ಚೀಟಿ ; ಮತಚೀಟಿಗಳ 
ಮೇಲೆ ನಮೂದಿಸಲಾದ ಪ್ರಥಮಪ್ರಾಶಸ್ತ್ಯ (ಅಧಿವಾನ) ಮತಗಳಿಗೆ 
ಅನುಗುಣವಾಗಿ ಮೊದಲು ಅವುಗಳ ಎಣಿಕೆ ಮಾಡಲಾಗುತ್ತದೆ (೪44. 
೪11, ೩೫೯). [ಮತ 4 ಚಾಟಿ (ಆ ಚೀಟ್ಟು) ] 

ಮತದಾನ (ನಾ). ಓಟುಕೊಡುವುದು.-ಹಾಕುವುದು: ಎಲ್ಲರೂ 
ಕೂಡಿ ಕಾರ್ಯಕಾರಿದುಂಡಲದಲ್ಲಿ ಇರಬೇಕುದವರ ಒಂದು. ಪಟ್ಟಿ ತಯಾರು 
ಮಾಡುವ, ಮತದಾನ, ಗುಪ್ತಮತದಾನ, ಬೇಡ (6೮೫ 08೯): [x2] 

ಮತದಾರ (ನಾ).ಚುನಾವಣೆಯಲ್ಲಿ ತನ್ನ ನ್ನು 
ಮೂಲಕ ತಿಳಿಸುವನು ; ಓಟುದಾರ ; ಮತದಾರರುಗಳಿಂದ ನೇರ 
ವಾಗಿ ನಿರ್ವಚಿತರಾದ . . . ಸದಸ್ಮರುಗಳಿರತಕ್ಕುದು (ಗಣ. ೪9); 
ಇದೆಂಂದಲೇ ತಮ್ಮ 'ಮತದುರರೆ ವಿಶ್ವಾಸ ಗಳಿಸಿಕೊಂಡರೆನ್ನಬಹುದು 
(ಕಿಶನಾ- 0೬). [ಮತ 4 ಎ ದುರ) 

ಮತದಾರಕ್ಷೇತ್ರ (ನಾ). ಎ ಮತಕ್ಷೇತ್ರ : ರಾಷ್ಟ್ರವ್ಯವಸ್ಥ್ರೆಯ ಪ್ರತಿರಂಗದಲ್ಲೂ 
ಮತದಾರಕ್ಷೇತ್ರದಲ್ಲಿ, ಸಂಸತ್ತಿನಲ್ಲಿ, ಮಂತ್ರಿ ಸಂಪುಟದಲ್ಲಿ, ಪಕ್ಷಗಳು 
« * » ನಿರ್ದೇಶನದ ತತ್ತ್ವಗಳನ್ನು ನೀಡುತ್ತ ಬಂದಿವೆ (೧೬5. ೨) 

[ಮತದಾರ ೬ ಕ್ಷೇತ್ರ] 

ಮತಪತ್ರ (ನಾ). ಎ ಮತಚೀಟಿ: ಕಳೆದ ವಾರ ನಡೆದ ಚುನಾವಣೆಯ 
ಮತಪತ್ರಗಳ ಎಣಿಕೆ ನಡೆಯುತ್ತಿದೆ (69). [5ಂ.] 

ಮತಪೆಟ್ಟಿಗೆ (ನಾ). ಮತಹಾಕಲು ಇಟ್ಟಿರುವ ಪೆಟ್ಟಿಗೆ: ಓಟಿನ 
ಪೆಟ್ಟಿಗೆ : ಮತಪೆಟ್ಟಿಗೆಗಳನ್ನು ಸಾಗಿಸುವಾಗ ವಿವಿಧ ಹಂತಗಳಲ್ಲಿ ಅವನ್ನು 
ಬದಲಾಯಿಸಬಹುದು. (8344, 111: ೩೩೪). [ಮತ 4 ಪೆಟ್ಟಿಗೆ] 

ಮತಪ್ರಚಾರ (ನಾ). (ಯಾವುದಾದರೊಂದು) ವಂತದ ತತ್ವಗಳ 
ಪ್ರಚಾರ : ಮುಸ್ಲಿಮರು ಹಿಂದಿನ ರಾಜಕೀಯಬಲವನ್ನು ಈಗ ಕಳೆದು 

ಮತಪ್ರಚಾರದ ಹಮ್ಮು ಏನೂ ಕಡಮೆಯಾಗಿಲ್ಲ 
(ಇತ್ಮಾಸ0. ೨೭). [ಸಂ.] 

ಮತಪ್ರವರ್ತಕ (ನಂ-) (ಯಾವುದಾದರೊಂದು ಮತಕ್ಕೆ ಸಂಬಂಧಿಸಿದ) 


ತತ್ವವನ್ನು ನಿರೂಪಿಸುವವನು ; ಸಿದ್ಧಾಂತಸ್ಥಾಪಕ; ಈಲ್ವರ 
ಸಂಕಲ್ಪವೇ. ಪ್ರಕೃತಿನಿಯಮವೆಂದು. ಅರಿಯುವ. ವಿಚಾರಪರತೆ 


ಮತಪ್ರವರ್ತಕರಲ್ಲಿರಲಿಲ್ಲ (ಹುಕ್ಕಾ. ೦೦ ಬೀಳ) [ಸಂ.] 

ಮತಭೇದ (ನಾ). ಭಿನ್ನಾಭಿಪ್ರಾಯ ; ಅಭಿಪ್ರಾಯಭೇದ : ಮತಭೇದ 
ವುಂಟು ಮಾಧವಭಕ್ತಿಗಿದಕಾ ಮತಭೇದವೂ ಮಗುಳಿಲ್ಲ (ತಂಬ. ೨-೪) ; 
ಟಿಳಕರ ವೇದಾಂತದ ವಿಷಯವಾಗಿ ಎಷ್ಟೋ ಮತಭೇದವಿರಬಹುದು 
(ಧರಣ ೦೬೯). [ಸಂ.] 

ಮತಭ್ರಷ್ಟ (ನಾ). ತತ್ವದಿಂದ ದೂರವಾದವನು ; ಸಿದ್ಧಾಂತವನ್ನು 

ಬಿಟ್ಟವನು. [ಸಂ.] 

ಮತಲಪ್‌ `ಮತಲಬ್‌' ನೋ. 

ಮತಲಪು "ವಂತಲಬ್‌" ನೋ. 


48 


ಮತಲಬ್‌. ಮಠಲಪ್‌, ಮತಲಪು . ಮತಲಬು (ನಾ). ಅಭಿಪ್ರಾಯ: 
ಅಭಿಮಠ : ಮತಲಬ್‌ ಅಂತ ಎಲ್ಲೆ ಅಂದೆ ವಾದಲ್ಲೂ ನಾನು? 


(ಶಸ. 1), ೪೪0): ಮತಲಪ್‌ ; ಸರದಾರವರ ಹಾಹಿಬಿಯೊಡನೆ ಕವಲು 
ಬರೆದು ಕೊಟ್ಟಿ ಮತಲಪ್‌ ಅಲಬತ್‌ ತಿಳಿಸಿ ಇದ್ದೇನೆ (3ರುನಂ. 32೬)- 
ಮತಲಪು: ೬ ನಾನಾಪ್ರಕಾರ ವಿರುದ್ಧ ಮಾಡುವ 
ಮತಂಲಪಿನಲ್ಲಿ ಇದ್ದಾರೆ. (ಉಾಕೇಂತ್ರ. ೩). ಮತಲಬು : ಇದಕ್ಕೆ ಮುಂದೆ 
ಬರೆಯುವ ಮತಲಬು ಸಾಕ್ಷಿ ಇದೆ (ಕಾತೇಂತ್ರ- ೦೦೫): ಹಗಲೆ ಅಪರಾಧಿ 
ಗಳ ಅರ್ಜಿಯ ಮತಲಬಿನ ಮೇಲೆ ಭಾರವಿಟ್ಟು ಅವನ ಅರಿಕೆಯನ್ನು 
ನಡಿಸೋಣ (ಐಗ್ಗೇಂ. ೦66)- 
[+ ಅರ, ಮತ್‌ಲಬ 

ಮತಲಬು "ಮತಲಬ್‌' ನೋ. 

ಮತಸಹಿಷ್ಣುತೆ (ನಾ). ಬೇರೆಯ ಮತದ ಬಗೆಗೆ ಇರುವ ಸಹನೆ.- 
ಸೈರಣೆ: ಭಾರತೀಯರಲ್ಲಿ ಮತಸಡಿಷ್ಣುತೆ ಬೆಳೆಯಲು ಮತವಿಚಾರದಲ್ಲಿ 
ಭಾರತೀಯರು ಅನುಸರಿಸಿರುವ ಸಂಶೋಧನೆಯ ಮನೋಭಾವ ಇನ್ನೊಂದು. 
ಮುಖ್ಯಕಾರಣ (6ರ. ೩೨೩). [ಸಂ. ಮತಸಹಿಷ್ಣುತಾ) 

ಮತಸ್ಕ (ನಾ). ಒಂದು ೨ಬಿ ಆ ಮತದ ಸಂಪ್ರದಾಯಕ್ಕೆ 
ಬದ್ಧನಾದವನು: ಆಯಾಯ ಮತಸ್ಯರಿಗೆ ಆಯಾಯ ಆಹಾರವು 
ಸ್ವಾಭಾವಿಕವೇ ಸರಿ (ಕೃರಿಶ್ರ, 3೬4); ದೇವಾನುಂಪ್ರಿಯ ರಾಜನು ಸರ್ವ 
(ಪಾಷಂಡ) ಮತಸ್ಕ್ಮರನ್ನೂ ಸನ್ಯಾಸಿಗಳನ್ನೂ . . . ಗೌರವಿಸುತ್ತಿರುವನು 
(ರದ. 8೩೦), [ಸಂ.] 

ಮತಸ್ಥಾಪನೆ (ನಾ). (ಯಾವುದಾದರೊಂದು ಹೊಸ) ತತ್ವ. ಆಚಾರ. 
ಸಂಪ್ರದಾಯಗಳನ್ನು ರೂಢಿಗೆ ತರುವಿಕೆ; ಇಂಥ ಮತಸ್ಕಾಪನೆ 


ಹಿಂ. ಮರಾ. ಮತಲಬ್‌] 


ಮತವನ್ನು 


ಮಾಡುವುದೆಂದರೆ ನಾನೊಬ್ಬ ಸಂತನಾಗಿಯೇ ಮಾರ್ಪಡಬೇಕಾಗಿತ್ತು. 
(ಸ್ಮೃತಿಯ ೧೮೧)- [ಸಂ, ಮತಸ್ಮಾ ಪನ] 


ಮತಾಂತರ (ನಾ). ೧. 


ರಾಜನು 


ಭಿನ್ನಾಭಿಪ್ರಾಯ : ವ್ಯಾಖ್ಯಾನಕುರನು ಕೇಶಿ 
ಹೇಳದೆ ಬಿಟ್ಟಿರುವುದನ್ನು ಮತಾಂತರಸೂತ್ರದಿಂದ ಸ್ಪಷ್ಟ 


ಗೊಳಿಸಿರುವುದು ಸಂದೇಹಕ್ಕೆಡೆಯಿಲ್ಲದಾಗಿದೆ (ಕತುಶಾಂ. ೬9). ೨. ಒಂದು. 


ಮತವನ್ನು ಬಿಟ್ಟು ಮತ್ತೊಂದು ಮತವನ್ನು ಸೇರುವಿಕೆ; ಮೊಗ್ಗಲಿ 
ಪುತ್ತ ತಿಸ್ಸೆನು (ಅಶೋಕನನ್ನು ಬೌದ್ಧಧರ್ಮಕ್ಕೆ ಮತಾಂತರಗೊಳಿಸಿದವನು 
Re ರಬ್ಬಿತನನ್ನು ವನವಾಸಿಗೂ (ಈಗಿನ ಬನವಾಸಿ) ಬೌದ್ಧಧರ್ಮ 
ಪ್ರಚಾರಕ್ಕೆ ಕಳುಹಿಸಿಕೊಟ್ಟಿನೆು (4೫. 008); ಕ್ರೈಸ್ತ ಮಹಮ್ಮದೀಯ 
ಮತಗಳಲ್ಲಿ ಮತಾಂತರಹೊಂದಿ ಮದುವೆಯಾಗಲು ಅವಕಾಶವಿದೆ 
(ಬಂಕಿಮ: ೨0೩) * [ಸಂ,] 

ಮತಾಂಧ (ನಾ). ತಾನು ನಂಬಿರುವ ಮತವೇ ಎಲ್ಲ ಮತಗಳಿಗಿಂತ 
ಶೇಷ್ಮವೆಂಬ ಕುರುಡು ನಂಬಿಕೆಯುಳ್ಳವನು : ಇತರ ಮತಗಳ 
ಒಳ್ಳೆಯ ಅಂಶಗಳನ್ನು ಕಾಣದವನು : ಭಿನ್ನಮತದವರು ಮಾಡಿದ 
೬ಎ ಟೀಕೆಗಳನ್ನು ಲಕ್ಷಿಸದಿದ್ದರೆ ಮತಾಂಧರಾಗಿ ನಾವು ತಿಳಿದಿದ್ದೇ ಸತ್ಯ, 
ಮಾಡಿದ್ದೇ ಧರ್ಮ ಎಂಬ ದುರಹಂಕಾರ ನಮ್ಮಲ್ಲಿ ಬೆಳೆಯಲು ಅವಕಾಶ 
ವಾಗುತ್ತದೆ (ಕಾರ, ೩೩೦) - [| 

ಮತಾಚಾರ (ನಾ). ಯಾವುದಾದರೊಂದು ಮತದ ಸಂಪ್ರದಾಯದ 
ಅನಂಷ್ಕಾನ...--ಆಚರಣೆ : ಬ್ರಹ್ಮಚಾರಿ ದೀಕ್ಷಿತರಿಗೆ ಸೂತಕಾದಿ 
ಹೊಲೆಗಳಿಲ್ಲವೆಂಬುದು ಮೊದಲುದಾಚಾರಭೇದಮಿರ್ಪುದಅಾ೦ ಮತಾಚಾರ 
« - ಮೊದಲುದವುಗಳಂ ತಿಳಿದು (0ನ. 00೬) ; ಧರ್ಮಾಚರಣವು ಕೇವಲ 
ಕಾಯಕ್ಷೇಶದ ಕಲಾಪವೂ ಅಲ್ಲ; ಕೆಲವು ಉತ್ಸಾಹಿಗಳು ಹೇಳುವಂತೆ 
ಮತಾಚಾರವೂ ಅಲ್ಲ (ಅರ್ಜುನ: ೪೨): ೫.] 

ಮತಾಧಿಕಾರ (ನು)- ಓಟುಮಾಡುವ ಅಧಿಕಾರ: ಪ್ರಪಂಚದ ಬೇರೆ 
ಬೇರೆ ದೇಶಸಳಲ್ಲಿ ಮತಾಧಿಕಾರಕ್ಕೆ ಕನಿಷ್ಠ ವಯೋಮಿತಿ ೧೮-೨೫ ವರ್ಷ 

[es] 


ಜಯತಿ 


ಬರಿಯ 


(vitae: vir ava) 


೬೮೮೫ 


3 


ದುತಿಗೆಡಿಸು 


ಮತಾನುಯಾಯಿ (ನಾ). (ಯಾವುದಾದರೊಂದು) ಮತದ ಆಚಾರ. 

ವಿಚಾರ ಸಂಪ್ರದಾಯಗಳನ್ನು ಅನುಸರಿಸುವವನು ; ಈ ಮತಾನು 
ಯಾಯಿಗಳನ್ನು ಮಲಾಮತೀಯ (ನಿಂದ್ಕರು) ಎಂದು ಕರೆಯುತ್ತಿದ್ದರು 
(ಇಸ್ಮಾಂಸಂ- ೨೬೦)- [ಸಂ, ಮತಾನುಯಾಯಿನ್‌] 

ಮತಾಪು `ಮಹತಾಪು' ನೋ. 

ಮತಾಯಿ (ನಾ). (ಕರಾ) ಅಲೆ ; ತರಂಗ: ತೆರೆ: ನಾನು ಜಲ್ಲೆ 
ಲಂಗರು ಬಿಟ್ಟು ಮೋಣಿ ನಿಲ್ಲಿಸುತ್ತೇನೆ. ಎಷ್ಟು ಮತಾಯಿ ಬಂದರೂ 
ಈ ದೋಣಿ ಮುಳುಗದು (ಕ್ಕಿಂಣ: ೪೬). [*- ತುಳು. ಮತಾಯಿ] 

ಮತಾವಲಂಬಿ (ನೂ). (ಯಾವುದಾದರೊಂದು) ಮತವನ್ನು ಅವಲಂಬಿಸಿ 
ರುವವನು : ಭಾರತೀಯರು ಇಸ್ಲಾಂಮುತಾವಲಂಬಿಗಳನ್ನು ಕುರಿತು 
ಮಾತನಾಡುವಾಗ ಅವರನ್ನು ತುರುಕರು ಎಂದು ಕರೆಯುವುದುಂಟು 
(ಫಾರರ- ೪೦೫). [ಹಂ. ಮತಾವಲಂಬಿನ್‌] 

ಮತಿ (ನಾ). ೧. ತಿಳಿಯುವ ಶಕ್ತಿ : ಜ್ಞಾನ: ತಿಳಿವಳಿಕೆ: "ಪ್ರೇಕ್ಷಾ 
೬ ಎ ಮತಿಃ. ,ಉಪಲಬ್ಬಿಃ ಈ ೧೩ ಬುದ್ದಿ” (ಇಯು. 85-09) ; 
ಕಿತಿಯೊಳ್ಳಿ ಥೃುಮಾರ್ಗಂ ಸತತಂ ಸನ್ಮಾರ್ಗಮಾವುದೆಂದಜೌಯದ. 
ಸಂಸ್ಕೃತಿಯ ಮನುಜಂಗೆ ಕಣ್ಣುಂ ಮ[ರಾಣ: ಗ)ತಿಯಮದೆಂತಂಟಲ್ತೆ 
ಜಿನರಾಜಮತು (ಸನುಶ. ೩-೨6) ; ಮತಿಯಿಲ್ಲದ. ಮರುಳೆ ನಾನಯ್ಯ 
(೦೫. ೨೩೭) ; ಮತಿಯು ತಾಂ ಸತ್ಯ ಶುಭಗಳೆ ನವನವಾಂಶಗಳ ಗತಿಯ 
ನರಸುತ ನಡೆಯೆ (ಕಂಕುಳ. ೨3). ೨. ಅಭಿಪ್ರಾಯ: ಆಶಯ, 
ಮೇಲಿನ ಐದು ವರ್ಶನಗಳಲ್ಲಿಯ ಕುಂದುಕೊರತೆಗಳನ್ನು ನಿವಾರಿಸಿಕೊಂಡು 
ಸರ್ವಸಮ್ಮತವಾಗುವಂತೆ ವಿಚಾರಿಸುವುದರಿಂದ ಅವರ 'ಮತಿ' ಯೇ ಮತ 
ವಾಗಿ ಪ್ರಸಿದ್ಧವಾಯಿತು (ಊರರ- 060), ಹಿ. [ಕಾವ್ಯಮಾ] 
ಮೂವತ್ತುಮೂರು ಸಂಚಾರಿಭಾವಗಳಲ್ಲಿ ಒಂದು : ಮತಿ ನಿರ್ವೇದಾ 
ವಹಿತ್ವಶ್ರಮ  ಮದಜಡತೂಗ್ಗಾನಿ . .. ಇವಿಂತೆಯ್ದೆ ಸಂಚಾರಿಭಾವಂ 
(ಉನ್ಮಾನೀ3) 7 ಮತಿ... ಅಪಸ್ಮಾರಗಳೆಂಬ ಮೂವತ್ತುಮೂಜು 
ಸಂಜಾರೀಭಾವಂಗಳಿಂ ಪರಿವರ್ಧಿಸಿ (೧ನ. ೨೨) ; ಶಾಸ್ತ್ರಾದಿಗಳ ಸಹಾಯ 


ದಿಂದ ಒಂದು ನಿಶ್ಚಯಕ್ಕೆ ಬರುವುದು ಮತಿ (ರಂ. ೩೪೭): 
೪. [ಯೋಗ] ಹೃದಯಕಮಲದಲ್ಲಿರುವ ಹನ್ನೆರಡು ದಳಗಳಲ್ಲಿ 
ಒಂದು: ಹೃದಯಕಮಲದಲ್ಲಿರುವ ೧೨ ದಳಗಳಲ್ಲಿ ೧೨ ರೂಪಗಳು, 


ಅವು ಶಕ್ತಿ, ಪ್ರತಿಷ್ಠಾ, ಸಂವಿತ*, ಸ್ಫೂರ್ತಿ, ಪ್ರವೃತ್ತಿ, ಪರಾ, ವಿದ್ಮಾ, 
ಮತಿ, ನಿಯತಿ, ಮಾಯಾ, ಕಾಲ, ಪುರುಷ - ಹೀಗೆ ೧೨ ರೂಪಗಳು 
(2ರ. 3-34 ತತ್ತರ). ೫. [ಜೈನ] ಎಂಟು ವಿಧವಾದ ಜ್ಞಾನ 
ಳಲ್ಲಿ ಒಂದು; ಐ “ತಿಳಿದ ವಿಷಯವನ್ನು ಮನನ ಮಾಡುವುದು: 

ಬಾರಿಬಾರಿಗೂ ಚಿಂತಿಸುವುದು” (ಕೈತಕೋ- ೦೯೮) : ಕುಮತಿ ಶುಶ್ರುತ 
ವಿಭಂಗ ಮತಿ ಶ್ರುತಿ ಅವಧಿ ಮನಃಪರ್ಯಯ ಕೇದಲಜ್ಞಾನದಿಕಲ್ಪದಿಂ 
ಜ್ಞಾನವಷ್ಟವಿಧಂ (ತತ್ತೃಶ್ರ- ೦೭). [ಸಂ,] 

ಮತಿಗಿಡಿಸು 'ಮತಿಗೆಡಿಸು' ನೋ. 

ಮತಿಗಿಡು 'ಮಶಿಗೆಡು' ನೋ: 

ಮತಿಗೆಡಿಸು. ಮಶಿಗಿಡಿಸು (ಕ್ರಿ). ತಿಳಿವಳಿಕೆಯು ಪ್ರಯೋಜನಕ್ಕೆ ಬರ 
ದಂತೆ ಮೂಡು ; ಅರಿವುಗೆಡಿಸು : ಭ್ರಾಂತಿಗೊಳಿಸು: ಬೆಂದ ಮನ 
ವೆನ್ನ ಮತಿಗೆಡಿಸಿ ಕಾಡಿತ್ತು (45. ೨) ; ಈ ಸತಿ ಮಾಯೆಯಲ್ಲಿ ಮತಿ 
ಗೆಡಸಿ ಕೆಡಿಸಿದಳುದಿಸಿ ರಕ್ಕಸರ (4460 ೬-೮-೨೨): ಅತಿನಿಡಿಯ ಕಂಗುಡಿಯ 
ಹೊಯಿಲಿಂ ಮತಿಗೆಡಪ ಬೆಲೆವೆಣ್ಗಳೊಪ್ಪಿದ ರತುನನೆಲೆಯುವ್ಪರಿಗೆ 
ತರತರದಿ ಮೆಟ್‌ಬಿಹುದು (ಸಾಳ್ಮಳಾಸ ೨-೦೦). ಮತಿಗಿಡಿಸು ; ಮದ್ದು 
ಕುಣಿಕೆಯಂತೆ ಪಿತ್ತದಂತೆ ನಾಯ ಪಾಲಂತೆ ಮತಿಗಿಡಿಸುವ ಪೆಂಡಿರುಮಂ 


(ರಶರೀನ್ಮು.. ೯-೨0) 5 ಸೂಸಕದ ನೂಪುರದಬ್ಬರಮಾದು; 


ಗಾಡಿಕರ್ತಿಯಾ 


(ಗಾವ್ವಾವ- ೩೦)- 
ಮತಿಗೆಡು, ಮತಿಗಿಡು (ಕಿ) ತಿಳಿವಳಿಕೆಯು ಪ್ರಯೋಜನಕ್ಕೆ ಬರ 


[ಮತಿಗೆಡು 4 -- ಇನ್ನು] 


ದಂತೆ ಆಗು: ಅರಿವಿಲ್ಲದಾಗು : ಎಗಳಿ ಸಂಸ್ಕೃತಿಲತೆಯೊಳ್‌ 
ತೊಡರಲೈ ನೀನಿದಂ ನೆಗಟಸ್ತ್‌ (664. 4-4); ಮತಿಗೆಟ್ಟ: 
ವಿಕಾರದಿಂದ ಧೃತಿಗೆಟ್ಟಿನು ಕಾಯವಿಕಾರದಿಂದ (045: *ಖ. ಮತಿಗಿಡು: 
ಕಳ್ಳುಡಿದರಂತೆ ಮತಿಗಿಡುತ್ತುಂ (ಛರೂಕ್ಸು- 0-0೬0), [ಮತಿ -._ ಕೆಡ್ಡು] 
ಮತಿಗೇಡ (ನಾ): ತಿಳಿವಳಿಕೆಯಿಲ್ಲದಿರುವ ವ್ಯಕ್ತಿ; ಬುದ್ಧಿ ಗಡಿ : ಅರಿವು 
ಗೇಡಿ ; ಬೇಡವೆಂದು ನಿವಾರಿಸಲು ಮತಿಗೇಡಿ ಭಲದರಿ ಮೂಗನುಜ್‌ 
ಹೋಗಂಡಿದಂತಭಿಮಾನವಂ ನೀಗಿ (ಜಸಶ- 3೨-೪೦) ; ; ಹೇಯವೀ ಸಂಸಾರ 
ವೆನ್ನದೆ ಮೋಹಿಸುವ ಮತಿಗೇಡಿ ಮಾನವ ಸಾಹಸಿಯೆ ಸಟಿಮಾತು 
(ಹಂಸಾ: ೭6). [ಮತಿ 4 ಕೇಡಿ] 
ಮತಿಜ್ಞಾನ (ನಾ). “ಇಂದ್ರಿಯಗಳ ಅಥವಾ ಮನಸ್ಸಿನ ಮೂಲಕ 
ವರ್ತಮಾನಕಾಲದ ಪದಾರ್ಥಗಳನ್ನು ತಿಳಿಯುವುದು. ಜ್ಞೆ ಜ್ಞೇಯ 
ಪದಾರ್ಥ. ಮತ್ತು ಇಂದ್ರಿಯವಿಶೇಷದ ಸನ್ನಿಕರ್ಷದಿಂದ ಮನ್ಸ 
ನಲ್ಲಿ ಉತ್ಪನ್ನವಾಗುವ ವಸ್ತುಬೋಧ" (ಕೈತಕೋ. ೦೯): 
ಇರ್ಪತ್ತೊಂದು. ಮತಿಷ್ದಾನ ನಭೇದೆಮುಮಂ . .. ಯಥೋಚಿತವಿಧಿಯಿಂ 
ನೋಂತು (60ಶ. ೩-90 5); ಪಂಚೇಂದ್ರಿಯಗಳಿಂದಲೂ ಮನಸ್ಸಿನಿಂದಲೂ 
ಆತ್ಮನಿಗೆ ಆಗುವ ಜ್ಞಾನವು ಮತಿಜ್ಜಾ ನವು (ಕಕ. ೩): [ಸಂ] 
ಮತಿಪ್ರಕಾಶ (ನಾ): ಂವಳಿಕಿಯು ಗೋಚರವಾಗುವಿಕೆ ; ಜ್ಞಾ ನೋ 
ಸ್ಯಾದಿಗಳಂ ಪೇಳುತ್ತೆ ಮಕ್ಕಳ್ಳಿ ಮತಿಪ್ರಕಾಶಕ್ಕ ಲ 
ಜ್ಯೋತಿಷ್ಠಶೀತೈಲಮಂ ಮಾಡಿ ಬಡಿಕೆಯೊಳಿಟ್ಟು ಮುದಮತಿಯಾಗಿರ್ದರಿಗೆ 
ಆರೆಬಿಂದುಮಾತ್ರಮಂ ಕುಡುತ್ತು. 


೨ತಿಗೆಟ್ಟು 


ನು ಮನದ 


ನಿರಾಹಾರದ ಸ. 
೫-೦೬). [ವ ಸಂ. ಮತಿಭ್ರಮಣ] 

ಮತಿಭೂಮ (ನಾ 2)- ಅತ ಧಿಕ ತಿಳಿವಳಿಕೆಯನ್ನು ಪಡೆದಿರುವವನು 
ಅಪಾರಜ್ಞಾ ಸ್ಲಾನವೆಳ್ಳವನು : ಮತಿಭೂಮನಾ ಶ್ರೀರಾಮನುದ್ದಾಮನಾ 
ವೀರಲಕ್ಷ್ಮಣನುಮಾ ಅಲ್ಪಮಂ ಕೇಳುತಿರ್ದರ್‌ (ಶ್ರೀಉಾನಾ, ೦೪೭-0೪೯). 


ಮತಿಭ್ರಮಣೆ (ನಾ): ಮಶಿಬವಣೆ: ಆತನಿಗೆ ಮಕ್ಕಳ ಅನಾದರಣೆಯಿಂದ 
ಮತಿಭ್ರಮಣೆಯುಂಟಾಗಿರುವುದು (ಕುಕ. ೩). [ ಸಂ. ಮತಿಭ್ರಮಣಾ ] 

ಮತಿಭ್ರಪ್ಪ (ನಾ). - ಮತಿಗೇಡಿ : ಕಾಣುತ್ತ ಕಡೆಗಣಿಸಿ ಕೆಡಿಸಿಯಜಸುವ 
ಮತಿಭ್ರಷ್ಟ ನಾನಯ್ಯ (೩ಸನ- ೩೦3). [ಸಂ.] 

ಮತಿಮಂತ. (ನಾ). ತಿಳಿವಳಿಕೆಯುಳ್ಳವನು ; ಬುದ್ಧಿವಂತ : ರೇವದಾಸ 

ೀತ್ತರದೀಕ್ಷಿತರ ಗುಣಂಗಳನೆಣಿಸುವ ಮತಿಮಂತರ ನಾನದೆಲ್ಲಿಯುಂ 
[ಕಣ್ಣ]ಅೀಯೆ (ಎಇ- ೫111, ೩೩0-0೨; 929). [ ಸಂ. ಮುತಿಮತ್‌ ] 

ಮತಿಮಂದ (ನು). ಮಂಕುಬುದ್ಧಿಯವನು ; ಅಜ್ಞಾನಿ : 
ಮತಿಮಂದನಾಗಿ ಗತಿಯ ಕಾಣದೆ ಇರ್ದೆನಯ್ಯಾ ಹುಟ್ಟುಗುರುಡನ ಕಯ್ಯೆ 
ಕೋಲ ಕೊಟ್ಟು ನಡೆಸುವಂತೆ ನಡೆಸಯ್ಕಾ ಎನ್ನು 
,ಅಹಂಕಾರ ಮಮಕಾರಗಳಿಂದ ಮತಿಮಂದನಲ್ಲಾ ಭಕ್ತನು, 
(ಕ್ಯೇಶ. ೨೩೬-೩). "ಮಂದಮತಿ' ಪರಾ. [ಹಂ.7 

ಮತಿಮಣ* (ಕ್ರಿ) ಇ ಮತಿಗೆಡು : ತಾ ಮತಿಮಜಕಿದೆನಕಟಾ ಕೆಟ್ಟೆನು 
(amr. 00-38-೩). [ಮತಿ ಮಜ] 

ಮತಿವಂತ (ನಾ). ಎ ಮತಿಮಂತ : ಪುರಾಣಚೊಡಾಮಣಿಮೆಂದಿಂತು 


(2ನ. ೨೬೩): 
ನೋಡಾ ಭಕ್ತ 


೬೮೮೬ 


ಜು 


ಪೆಸರಿಡುಗುಮೋ ಮತಿವಂತಂ 

(ಕಿತ. ೦೨-೩೬) ; ಆನಂದದಿಂ 

ಭಕ್ತರ್ಬಂದೊಡನಿತು ಹೊರೆ: 
[ ಸಂ. ಮತಿವತ್‌ ] 

8 ಮತಿವಂತೆ (ನಾ). ತಿಳಿವಳಿಕೆಯುಳ್ಳವಳು; ಬುದ್ಧಿವಂತೆ ; ಮತಿವಂತೆಯ 
ಧರ್ಮಜ್ಞೆಯ . . . ಸತ್ಕಾನ್ವಿತವಚನೆಯ ಕಥೆಯನೆ ಪೇಟ್ಲಿತಿಶಯದಿಂ ತನ್ನ 
ವಧುಗೆ (ಮರ. ಕ [ಮತಿವಂತ 4 -- ಎ] 

ಮತಿವಿಕಲ, ಮತಿವಿಕಳ (ಸ್ಯಾ. ತಿಳಿವಳಿಕೆಯು ನಾಶವಾಗಿರುವ ವೃಕ್ತಿ; 
ಅರಿವುಗೇಡಿ :: ತನ್ನ ತೀರದ ಚಿಂತೆಯಲ್ಲಿ ಮತಿವಿಕಲನಾನಿದ್ದ. 
ವಾಜಶ್ರವಸನಿಗೆ ಆ ಸಣ್ಣ ಮಾತೂ ಅರ್ಥವಾಗದೆ. ಕೆಣಕಿದ ಹುಲಿಯಂತೆ 
ಹರಿಹಾಯ್ದ (ರೆತಂಶಾ, 39). ಮತಿವಿಕಳ : ಸಕಲಧರ್ಮದ ಸಾರವನು 
ಮತಿವಿಕಳನಾಗದೆ ಚಿತ್ತವಿಸು (ಕವಾಯ, 9-08); ಸುತರ ಪರರೆಡೆಗಿತ್ತು 
ನಂಬಿದ ಸತಿಯ ತಂದಡವಿಯಲಿ ಮಲಗಿಸಿ ಮತಿವಿಕಳನಾದೆನು (6 
ಕಾಪಿನ ಭಟರ್‌. . . ಗತಿಯಂ ಕಾಣದೆ ಮತಿದಿಕಳೆರಾಗೆ (ಉವೆಸಿಕ್ಕ. ೦೩೬: 

[ಸಂ. 

ಮತಿವಕಳ 'ಮತಿವಿಕಲ' ನೋ. 

ಮತಿವಿಕಳತನ (ನಾ). ತಿಳಿವಳಿಕೆಯಿಲ್ಲದಿರುವುದು : ಅಜ್ಞಾನ 
ಹೀನತೆ: ಸತ್ತಿ ನೀನೆಲವೆಲವೊ ಕರದಪೆ ಮ್ಮ ತ್ಯುವನು ಇ ಮತಿಂ 
ನಿನಗತ್ಯಧಿಕತರವಾಯ್ತಲಾ ಹೇಳಿವಡೆ ಬುದ್ಧಿಯನು (ಏಗ. 8-1-೧0): 
ಸ್ಷಿತಿಯನೆಲ್ಲವ ಸೋತು ಜೂಜೊಳಃ ಪತಿ ಬನಕೆ ಬಂದೆನ್ನನಗಲಿದ ಮಶಿವಿಕಳ 
ತನದಿಂದ ತಿರುಗುತ ಬಂದೆ ತಮ್ಮಡಿಗೆ (68. ೫-೩೬) 

[ ಮತಿವಿಕಳ ( ಇ ಮತಿವಿಕಲ) 4 - ತನ) 
ಮತಿವಿಕಳತೆ (ನಾ). ಇ ಮತಿವಿಕಳತನ : ಮತಿವಿಕಳತೆಯಿಲ್ಲದೆಯುಂ 
ಹುತವಹಯುತಮಾಗೆ ಬಗೆದ ಗತಿಯಂ ಪಡೆಗುಂ ಸತತಮದು . . . ತಪ್ಪು 
ಗುಮೇ (50430. ೨೬೨-೦೪) - [ಸಂ, ಮತಿವಿಕಲತಾ ] 

ಮತಿವಿದ (ನಾ), ಬುದ್ಧಿವಂತೆ : ತಿಳಿದವನ ಮತಿವಿದನ ಭಾಷಾವಳಿ ೮೩ 

ಜ್ಞ ನ ಸಾಕ್ಷರನ . . . ಸಂಧಿವಿಗ್ರಹರೆನಿಸಬೇ! ಕುವ್ಮಾಣ. ೩-೮೯). 
[ ಸಂ. ಮತಿವಿದ್‌] 

ಮತಿವಿಹೀನತೆ (ನಂ). ಎ ಮತಿವಿಕಳೆತನ ; ಇತರರಂ ಕೂಡಿಪ್ಪದೆಲ್ಲೆನೆ 

ಮತಿವಿಹೀನತೆಯಲ್ಲದೇ ಗುರುಮತವಹುದೆ ಕೇಳ್‌ (094: ೬). 
[ ಸಂ. ಮತಿವಿಹೀನತಾ] 

ಮತಿಹೀನ (ನಾ). -ಮತಿಗೇಡಿ : ಮತಿಹೀನರಪ್ಪ ಮನುಜರ್‌ ಪತಂಗ 
-ವೃತ್ತಿಯನೆ ಕೊಂಡು ಕೊನೆಯುತ್ತಿರ್ಪರ್‌ (ಶಂತತಂ. 3೦೬-೦) ; ಮತಿಹೀನ 
ನಾನು ಮಹಾಮಹಿಮ ಕೈವಲ್ಯಪತಿ ನೀನು (ಕಂ೫- ೪೯): ಯತಿಗಳೆಂಬ 
ವರ ಮತಿಹೀನರ ಮಾಡಿತ್ತು ನೋಡಾ ಮನವು (80. 3೩-೬), [ಸಂ.] 

ಮತೀಯ (ಗು), ೧. ತತ್ವಕ್ಕೆ ಸಂಬಂಧಿಸಿದ ; ಸಿದ್ಧಾಂತಕ್ಕೆ ಸಂಬಂಧಿ 
ಸಿದ: ಭರತವರ್ಷದ ಮತೀಯ ಇತಿಹಾಸದಲ್ಲಿ ಈ ಸಂಪ್ರದಾಯಕ್ಕೆ 
ವಿಸ್ತಾರವಾದ ಆಖ್ಯಾಯಿಕೆಯೇ ಇದೆ (ಇರರ. ೨೫) ; ಸಂಸ್ಕೃತಮಹಾ 
ಕಾವ್ಯಗಳಲ್ಲಿ ಸಾರ್ವಜನಿಕ ಮಹಾಕಾವ್ಯ (8೫೩೯ ೫6೬) ಐತಿಹಾಸಿಕ 
ಮಹಾಕಾವ್ಯ (815608! 0೪7) ಮತೀಯ ಮಹಾಕಾವ್ಯ (eli: 
81028 Poetry) ಎಂಬ ಮೂರು ಭಾಗಗಳಿವೆ (ಶಾರರ- ೪೩೦). ೨. 
ಜಾತಿಗೆ ಸಂಬಂಧಿಸಿದ; ಕೋಮುವಾರು : ಹಿಂದೂ ಮುಸ್ಲಿಂ" 
ಸಂಬಂಧಗಳು ಮತೀಯಕ್ಷೇತ್ರದಲ್ಲಿ ಹೇಗೋ ಹಾಗೆ ರಾಷ್ಟ್ರೀಯ ಕ್ಷೇತ್ರ 
ದಲ್ಲೂ ಕೂಡಿಕೊಳ್ಳುತ್ತಿವೆ. (ಇತ್ಮಾಂಸಂ- ೨ಬ. (ನಾ). [ಣಿ (ಯಾವು 
ದಾದರೊಂದು) ಮತಕ್ಕೆ ಸೇರಿದವನಂ; ಈ ಮತೀಯರ ಸಂಖ್ಯೆ 
ನೂರಕ್ಕೆ ಎಪ್ಪತ್ತು (ಇಸ್ಗಾಸೂ- 3). Ize.) 


ಕವಿಚಕ್ರವರ್ತಿ ಸಃ 
ಭಕ್ತತತಿಗೀದ 
(9ರ. ರೇ. ೪-9). 


38 


ಮತ್ತೈಕ್ಕ 


ಓರೆ 


ಮತ್ಯೆಕ್ಕ (ನಾ). ಅಭಿಪ್ರಾಯದ ಒಮ್ಮತ; ಏಕಮತ : ಲಘುಖನ್ನೆ 
ಯಂತೂ ನೇರವಾದ ಗೆರೆಯೆಯುದು ಮತ್ಯೆಕ್ಯವುಳ್ಳ ವಿಚಾರವಾಗಿದ್ದು 
ಅದರ ಸ್ವರೂಪನರ್ಣಯದಲ್ಲಿ ತೊಡಕಿಲ್ಲ (ಸ9ಕೋರ- ೦00). [ಸಂ] 
ಮತ್ಕುಣ (ನಾ). ೧. ರಕ್ತವನ್ನು ಹೀರಿ ಜೀವಿಸುವ ಒಂದು ಬಗೆಯ 
ಕೀಟ; ತಗುಣೆ: ಪರಿತಂದು ತಿಂದು ಮಂಚಾಂತರದೊಳ್‌ ತಚ್ಛಿದ್ರ. 
ಭಾಗಮಂ ಪೊಕ್ಕುದತಿತ್ವರಿತಗತಿ ಮತ್ಕುಣಂ (ಶಾತತಂ- ೦೩೦-೦೦); ಕುಂಥು 
ಘುಣ ಮತ್ಕುಣ ದಂಶ ಮಶಕ ... ಕ್ರಿಮಿಕೀಟಕಾದಿ ತ್ರೀಂದ್ರಿಯಂಗಳ 
ತ್ತ ಶ್ರ- ತನ್ನ ಕಡಿಯ ಬಂದ ಮತ್ಕುಣಗಳ ನೊಸಲ ಕಣ್ಣಿನಿಂದು 
ರುಪಲ್‌ (ಜಸೋತ: 9೦-0): ೨. ಗಡ್ಡವಿಲ್ಲದ ಮನುಷ್ಯ. ೩. 
ಕೋರೆಹಲ್ಲಿಲದ ಆನೆ. ೪. ಕೋಣ; ಮಹಿಷ. ೫. ತೆಂಗಿನ 
ಮರ. [ಸಂ.] 
ಮತ್ತ, ` ಮತ್ತಲ್‌ ' 
ಮತ್ತ್ಯ (ಗು). ೧. ಮದವೇರಿದ : ಅಮಲೇರಿದ ; ' ಮತ್ತಕೋಕಿಲ” 
ಪರಾ. ೨. ಕಾಮಾತುರದಿಂದ ಕೂಡಿದ; ನಸೆಯೇರಿದ. ೩. 
ಸಂತೋಷದಿಂದ ಮೈಮರೆತ. ೪. ಕೆರಳಿದ ; ರೋಷಾವೇಶದಿಂದ 
ಕೂಡಿದ. (ನಾ). ೫. ಮದವೇರಿದವನು; ಅಮಲೇರಿದವನು ; 
ಉನ್ಮತ್ತ ; ಎಲೆ ಮತ್ತ ನೀನಿಂತು ನಗೆಗೀಡಾದ ನುಡಿಗಳಂ ನುಡಿಯುತ್ತ 
ಮೆನೆಗೆ ಮುಳಿಸನಾದೊಡಂ ಪುಟ್ಟಿಸಲಿಲ್ಲಂ (ಕರಂಣ. ೩೬೪) ; ಮತ್ತನತಿ 
ಶಂತನು ಪ್ರಮದೋನ್ಮತ್ತನತಿಕುಪಿತಾನನನು . - - ಕ್ಷುತ್ತು ಘನವಾಗುಳ್ಳೆ 
ನಿಂತೀ ಹತ್ತು ಜನವಾವಾಗ ಧರ್ಮದ ತತ್ತ್ವದಣೆಗಳನಜ್‌ಯರೈ (ಕುರ್ಯಾಂ. 
೩-೬): ಹೋರಾಡುವುದಕ್ಕೆ ಮೊದಲು ಅವರು ಮದ್ಯಪಾನದಿಂದ 
ಮತ್ತರಾಗುವರು (ರಾ. ೩೦). ಓ. ಒಂದು ಬಗೆಯ ಸಸ್ಮ: ಉಮ್ಮತ್ತಿ 
ಧತ್ತೂರ. ೬. [ಛಂದ] ಅಕ್ಷರಳುದಸ್ಸಿನಲ್ಲಿ ಪ್ರಸಿದ್ಧವಾದ 
ಇಪ್ಪತ್ತಾರು ಛಂದಸ್ಸುಗಳಲ್ಲಿ ಹತ್ತನೆಯ ಪಂಕ್ತಿ ಎಂಬ ಛಂದಸ್ಸಿನ 
ಒಂದು ವೃತ್ತ ತ್ರ: ಧಾತ್ರೀಶಶಿಪವನೇಶೋತ್ಪನ್ನಂ ನಿಲ್ಕುಂ 
ಯತಿ ಯುಗದೊಳ್‌ ಸೇವ್ಯರ ೦ ಸವ್ಯಂ ಭೂತಳಕಿದು ಪೂಜ್ಯಂ ಭಿನ್ನಾಬ್ಹಾಕ್ಷೀ 
ಪೆಸರಜ ಮತ್ತಂ (ಛುರೋಂಜಿ- ೨-೦೦೪). [ಸಂ.] 
ಮತ್ತಂ (ಅ). ೧. ಪುನಃ; ಮತ್ತೆ: ನುಡಿಯಿಸಿ ಕೇಳ್ಳುರ ಹರಿಗನ 
ಪಡೆಮಾತನೆ ಮಾತು ತಪ್ಪೊಡಂ ಮತ್ತಮದಂ ನುಡಿಯಿಸುಗುಂ ಮೊದಲಿಂದೆ 
ಮಂ ಕೈಕೊಂಡು ಪುಟ್ಟಿ ಮತ್ತಮಾಯೆಡೆ 
ಯೊಳ್‌ ಪಲವುಂ ಸೂಟು ಲಘು ಜನ್ಮಾವಗಾಹದಿಂ ಪುಟ್ಟಿ (ಸುಳುವಾ. 
೬-೬ ಈ) ; ನಾನಾವಿಧದಿಂ ದೂಸಿಸಿ ಮತ್ತಂ ಸೈರಿಸಲಾಅದೆ (ಛಮೋಕ್ಕು. 
0-000). ೨. ಅಲ್ಲದೆ; ಇನ್ನು : ಕುಲತವರಲ್ಲದೆ ಮತ್ತಂ ಪೆಜರುಂ 
ತಂತಮ್ಮ ನುಡಿಯೊಳೆ(ಛ್ಲರ್‌) ಜಾ: (46೫. 0-೩೪) ; ಮತ್ತಂ ಮುತ್ತ 
ಕುರುಡತವಸಿಗಳ ಕೈಯಂ ಪಿಡಿದುಯ್ದವರೆ ಗುಹೆಗಳಂ ಪುಗಿಪ ಪೊಜಮಡಿಪ 
ಚಪಳಕಪಿಗಳುದುಂ , . - ನೋಡಿ (ಕಾತಣ. ೦-೦೦೩ 5) ; ಬಿಟ್ಟ ವತ್ತಿ 
ತಟ್ಟೆಕೆಆ್‌ ಸರ್ವೃಬಾಧಾಪರಿಹಾರ ಮತ್ತಂ ಬಸದಿಯಿಂ ತೆಂಕಣಕೇಲೆಯ ಕೆಳಗೆ 
, ತಳವೃತ್ತಿ ಗದ್ದೆ (ಎಳೆ. ೪1; ಶಿನರೊ. ೪-೭೦ ನ 1123), [<ಮತ್ತೂ] 
ಮತ್ತಕ (ನಾ)- ೧. ತಲೆ; ಶಿರ: ರತ್ನಮಣಿಮಕುಟಂಗಳ್ಳದನು ಮತ್ತತ 
ದೊಳಳವಡಿಸಿ (ನ್ಲಿರಾಳಾ. ೩-೪): ೨. ತುದಿ : ಶಿಖರ ; ಅಗ್ರ: ಅಂತ 
ವರಂಬೆರಸು ಕರಂ ಸಂತಸದಿಂ ಸಾರು ಯಾದವಾದ್ರಿಯನೊಡವಂದಿಂತೆಂಬೆ 
ಣಿಕೆಗಳಿದ ದಟಮಂ ತಬ್ಬಲೊಳಿರಿಸಿ ಪತ್ತಿದೆಂ ಮತ್ತಕಮಂ (39ರ. ೩-60). 
[ವ ಪ್ರಾ. ಮತ್ಮಗ್ಮ ಮತ್ತಯ./ ಸಂ. ಮಸ್ತ ಸಕ] 
ಮತ್ತಕಗೊಳ್‌ (ಕ್ರಿ)- ತೆಯಲ್ಲಿ ಒಳಗೂಡಿರು : ತಲೆಯಲ್ಲಿರು: 
ಮತ್ತಕಗೊಂಡ ಬಟ್ಟಕಿಜುಚಂಡಿಕೆ ಸುತ್ತಿದ ಪೊನ್ನ ಮೊಗ್ಗೆಗಳ್‌ (3೨. 
«)- [ಮತ್ತಕ 4 ಕೊಳ) 


೪6) 7 


ನೋ 
ನೋ. 


ವಃ 


೬೮೮೭ 


| 20 


ಮತ್ತಮಯೂರೆ 


ಮತ್ತಕಾಶಿನಿ (ನಾ). ಮೋಹವನ್ನುಂಟುಮಾಡುವವಳು ; ಚೆಲುವೆ ; 
ಸುಂದರಿ: "ವರಸ್ಕ್ರೀ ಮತ್ತೆಕಾಶಿ [ ಶಾಕ. ಮಿ]ನೀ-. ಈ ೨ 
ಒಳುವೆಂಗೂಸು” (ಹಣಯೂ. 60-443); ಮತ್ತೆ ಗೊಳ್ಳಿಂದುದು ನೃಪಾಲನ 
ಮತ್ತಕಾಶಿನಿಯರು (ಕುಠ್ಮಾಸ- ೦೨-4) 5 ಮತ್ತಕಾಶಿನಿಯನೆಳೆದುನ್ಮತ್ತ, 
5] ರಾವಣಂ ನೆಗೆದನಂಬರಕೆ (ಶ್ರೀಕಾಶಾ- 3೪೬-೩00). [ಸಂ. ಮತ್ತಕಾಶಿನೀ] 
ಮತ್ತಕಾಸಿನಿ (ನಾ). - ಮತ್ತಕಾಶಿನಿ: ಉತ್ತರಾಪಥದಲ್ಲಿ ಬಳಿಕ ವಿಯತ್ತ 
ರಂಗಿಣಿ ಯಮುನೆ ದಾತನ ಮತ್ತಕಾಸಿನಿ ಕೂಡಿದೆಡೆಯೊಳು ಶ್ರೀಗಿರಿಯ ಜಡೆ 
ಯೊಳ್‌ (ಅನೇಕ. 08-09); ಉತ್ತಮರಘುಕುಲರಘುರಾಯನಾತ್ಮಜೆ ಮತ್ತ 
ಕಾಸಿನಿ ಇಪ್ಪಳು ಕನ್ನಿಕೆಯಾಗಿ (ಕರ್ನಾಕ- 3೬3). [ಸಂ. ಮತ್ತಕಾಸಿನೀ] 
ಮತ್ತಕೋಕಿಲ (ನಾ). ೧. ಮದವೇರಿದ ಕೋಗಿಲೆ ; ಸೊಕ್ಕಿದ ಕೋಗಿಲೆ: 
ಬಹಿರುದ್ಯಾನುಂತರದೊಳ್‌ ಸಹಸೋದಿತ ಮತ್ತಕೋಕಿಲೊ 
ಮುಹುರಾಕರ್ಣಿಸೆ (ಕನ. 0-೩5), ೨. [ಛಂದ] ಅಕ್ಷರಛಂದಸ್ಸಿನಲ್ಲಿ 
ಪ್ರಸಿದ್ಧವಾದ ಇಪ್ಪತ್ತಾರು ಛಂದಸ್ಸುಗಳಲ್ಲಿ ಹನ್ನೆರಡನೆಯ ಜಗತಿ 
ಯೆಂಬ ಛಂದಸ್ಸಿನ ಒಂದು ವೃತ್ತ; ಸುರಪುರೇಂದುದಿದಸಾಧಿಷಾಗ್ನಿಗಳ್‌ 
ಬರೆ ದಿಶಾಗಜದೊಳಾ. 'ಎರಾಮವಂಂತಿರೆ ಪೆಸರ್ನೆ! ನಾಕಿಯಂತೆವೊಲ್‌ 
ನಿರುಪಮ ಕೆಳೆದಿ ಮತ್ತಕೋಕಿಲಂ (ರಂರೋಂರಂ: ೨-೦೩೦) ; ೧೨ನೆಯ 
ಜಗತಿಯಲ್ಲಿ , . . ನಭಚರಂಗಳಿರೆ ಮತ್ತಕೋಕಿಲಂ (ಕೈಶಿತಿ. 60). [ಸಂ.] 
ಮತ್ತಗಜ (ನಾ). ಸೊಕ್ಕಿದ ಆನೆ ; ಮದವೇರಿದ ಗಜ : ಮತ್ತಗಜಂಗಳ 
ಕೋಡಂ ಕತ್ತುರಿಮಿಗಮಂ . . . ಕಾಣೈೆಯನಿತ್ತು (ಸೂಸು. ೩-66) ; 
ಸುತ್ತುಬೇಲಿಯ ಮಧ್ಯದಲಿ ಹಯ ಮತ್ತಗಜ ರಥ ಗೋಮಹಿಸಿ ವರ 
ಸೈರಿಭದ ಚಯಕೆ , , . ಇರವಾಯ್ತ ಪ್ರಿ (ಕುಪ್ಮಾಸ, ೬-01). [ಸಂ.] 
ಮತ್ತತನ (ನಾ). ಸೊಕ್ಕು ; ಉನ್ಮತ್ತತೆ: ಸಂಸಾರವೆಂಬ ಡಾಗು ಎನ್ನ 
ಮತ್ತತನದಲ್ಲಿ ಕೊಂದಿತ್ತು (ರೋನಿ: ೪೭-೦) ; ಅವದಿರ ಕೃತ್ಯವನು 
ನೀನಲಯದಕಟಾ ಮತ್ತತನದಲಿ ನುಡಿವೆ ಅವರಾರೆಂದು ಭಾವಿಸದೆ 
1) ನ). [ಮತ್ತ್ಯ + - ತನ] 
ಮತ್ತತೆ (ನಾ). = ಮತ್ತತನ: “ ಮತ್ತತೆಗೆ ಮಜವೆಂಬ ನಾಮ” 
| (ಕ್ಕ 60): ಧರೆಗೆಸೆದತ್ತು ತಾರಕನ ದುರ್ಗತಿ ತಾರಕನೇಳ್ಲೆ ತಾರಕಾಸುರನ 
ಪೊಡರ್ಪು ತಾರಕನ ಮಶ್ತತೆ (೧. ೬-೦೦); ಪ್ರುಯಶಃ ಈಗ ನನಗೆ 
ಮತ್ತತೆ ಉಂಟಾಗಿರಬಹುದು (0ರಣ. ೦೩೬) - [ಸಂ, ಮತ್ತತಾ] 
ಮತ್ತತ್ವ (ನಾ). ಇ ಮತ್ತತನ : ಸದೃಕ್ತ ದೈವವೆಂದು ಆರ್ಚಿಸುವ ಠಾವಿನಲ್ಲಿ 


10 


ಮತ್ತತ್ವ ದುಶ್ಚಾರಿತ್ರ ಪಗಡೆ ಪರಿಹಾಸಕತನ . . , ಇವೆಲ್ಲವ ಬಿಡಬೇಕು 
(ನೋಳವೂ, 33-೨53), [ಸಂ.) 


ಕಾರ್ಮುಗಿಲ ನೀರ್ವೋಲ್‌ ಕೋಶ 
ದಿಂದಂ ಮದಂ ಸುರಿಯುತ್ತಿರ್ಪದುಮೊಪ್ಪೆ ಚಕ್ರಿಯ ಮನಂಗೊಂಡತ್ತು 
ಮತ್ತದ್ವಿಪಂ (ಉಂಪು. 03-೩6), [ಸಂ.] 
ಮತ್ತಮದ (ನಾ). ಅಧಿಕವಾದ ಅಮಲು ಏರಿರುವವನು : ಮದೋ 
ನ್ಮತ್ತ : ನಿಜಕುಪಿತಾಂಬುಜಮಧುರಂ ರಜೋಪಮಾಮೂರ್ತಿ ಮತ್ತಮದ 
ನಂತಿರೆ (ಕಾಂಕಿಫು. 6-೬೦)- [ಸಂ.] 
ಮತ್ತಮಯೂರ (ನಾ). ೧. ಮದವೇರಿದ ನವಿಲು: ಸೊಕ್ಕಿದ 
ಮಯೂರ : ಅಂಬುದಧ್ವನಿಗೆ ಪೆರ್ಚಿದ ಮತ್ತಮಯೂರದಂತೆ (ಔಾಂಠಿಪು- 
3-4೬)- ೨. [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧ: ವಾದ ಇಪ್ಪತ್ತಾರು 
ಛಂದಸ್ಸುಗಳಲ್ಲಿ ಹದಿಮೂರನೆ ಯು ಆತಿಜಗತಯೆಂಬ ಛಂದಸ್ಸಿನ 
ಒಂದು ವೃತ್ತ: ಎತ್ತಂ ಧಾಶ್ರೀವ್ಯೋಮ ಪಯೋವಾಯು ಹರರ್ಕಳ್‌ 
ಪತ್ತಿರ್ದಾಗಳ್ಳಿಂದು ವಿರಾಮಂ ನಿಧಿಯೊಳ್ಕೆಯ್ದೆತ್ತೊಪ್ಪುತ್ತುಂ ಬಂದಿರೆ 
ಸಂದಿರ್ದುದು ವೃತ್ತಂ ಮತ್ತೇಭೇಂದ್ರೋದ್ಗಾ ಮಿನಿ ಕೇಳ್‌ ಮತ್ತಮಯೂರಂ 
(ರಂರೋಂಿಂ. ೨-೦೪೪), [ಹಂ.] 


ಮತ್ತದ್ವಿಪ (ನಾ), ಇ ಮತ್ತಗಜ 


ಮತ್ತಮಾತಂಗ 


ಮತ್ತಮಾತಂಗ (ನಾ). ೧. ಎ ಮತ್ತಗಜ, ೨. [ಸಂಗೀತ] ಒಂದು 
ಬಗೆಯ ತಾಳ: ಚಾಚೆಪುಟಿ. . , ಮತ್ತಮಾತಂಗ. . .ಜಯಾಳವೆಂಬ: 
ಮೊದಲಾದ ನೊಜಸೊಂದು ತಾಳಂಗಳು [ಸಂ.] 
ಸತ್ತರ್‌ ` ಮತ್ತಲ್‌' ನೋ. 

ಮತ್ತರನಕ (ನಾ). ಒಂದು ಸ್ವಳದ ಹೆಸರು : ಹೊಂನ್ನೆದೆಜ್‌ ಆಳೆಗನ 


(ಎವೇಕೆ. ೦೨) - 


& 
ಹಳ್ಳ, ಎತ್ತುರುಳಿ ನರಿಗನ ಗಟ್ಟ ಮತ್ತರನೆಜಕೆಯಿಂ ನಿಜುಗಲು (ಎ೪. ೪ 
ತಂಕೆ. ೬೭-೦೩; ೫8). (3.8 | 
ಮತ್ತರು `ಮತ್ತಲ್‌ " ನೋ. 
ಮತ್ತರ್ವಣ (ನಾ). ಭೂಮಿಯ ಮೇಲಿನ ಒಂದು ತೆರಿಗೆ: ಪತ್ತು 
ತ್ವರ್ವೃಣಂ ಉಲ್ಯಿಗೂರ್ವ್ವಜಕಿನ್ನು ಮಾಣಲಿಂಗ (೩92. | 10 


4-೦೯ ; ೪70), 


[ದತ್ತರ್‌ (< ಡುತ್ತಲ್‌) 4- ಪಣ್ಯ] 
ಮತ್ತ. ಮತ್ತರ್‌, ಮತ್ತರು, ಮತ್ತಲು (ನಾ). 
ಭೂಮಿಯ ಒಂದು ಅಳತೆ : ಕೆಳೆಗೆ ಎಣ್ಣು ಮತ್ತಲ್‌ ಗಟ (ಇ6. ೫. 
೬೦-೦೯; 567) ; ಆಯ್ಕತ್ತಲ್‌ ಕೆಯ್ಕಂ ಕೊಟ್ಟರ್‌ (ಎ೪. 17111, ಸೊರ. 
«3-೪; 876): ದೇವಾರಕ್ಕೆ ಜಕ್ಕೆಲಿಯೊಳ್‌ ನಾಲ್ಕು ಮತ್ತಲೈಯ್ಮಂ ಕೊಟ್ಟಳ್‌ 
(ಎಕ. ೫11, sno. 30೯-06; ns), ಮತ್ತ: ಮಾಳೆರುಸಿಗನು 
» « » ಜೀಯರ ಮೆಚ್ಚಿ ೧ ಗುಯ್ಮಲಂ ೩ ಮತ್ತ ಕೆಯ್ಯುಮಂ ಬಿಟ್ಟಿರಿ 
(ಎಳ. x1, ಮೊಳಕಾ- ೨೭-೭ ; 92) ; ಪಂಚಕೇಶ್ವರಕ್ಕೆ ಮತ್ತ ೬ ಭಳಾರಿಗೆ 
ಮತ್ತ ೬ ಭಟ್ಟಗೆಯಿ ಮತ್ತ ೬ ಚಟ್ಟಗೆಯಿ ಮತ್ತ ೬ (ಗಡಣ 1-1. 
೭೪-6; 91) ; ಸ್ವಯಂಪಾಕಿಸ್ವಾಮಿಗಳ್ಳಿ ಮತ್ತ ೧ ದವಸಿಗರಿಗೆ ಮತ್ತ 
೧ ಹೂದೋಟದ ಮಾಲೆಗಾರಗೆ ಕಮ್ಮ ೨೦ (೨೪: 1711, ಶಿಕಾಂ- ೦೪೫-೬೨ ; 
3338), ಮತ್ತರ್‌ ; ಒರ್ಮತ್ತರ್ಕೈೆಯುಉಂ (56ರ. ೦೯೫೦, ೨೩ 
ತಪೋಧನರೆ ಸತ್ರಕ್ಕೆ ಮತ್ತರ್ಪ್ಯನ್ನೆರಡು ಅಯ್ದಗಾವುಣ್ಣನ 
ದೇಗುಲಕ್ಕೆ ಮತ್ತರೈದು ಮುನೆಯೊನ್ಹು ಅದಿತ್ಯದೇವರ್ಗೈ ಮತ್ತರೈದು. 
(೩3. ೫೫೪ ೬-೦೬ ; 1012), ಮತ್ತರು : ಸುಗನಿ 
ಪಲು ಪಿರಿಯ ಕೋಲಲು ಮತ್ತರು ೬ (aaa 
ಪ್ರಭುಗಳ ಮಾನ್ಯದಿಂ ಮೂಡಲು ಹದಿಮೂಜು 
ಕೋಲ ಮತ್ತರು ನೂಲು (©3- 22111: 08- 
ಗೋಲುಗಳ ಸಹಾಯದಿಂದ ಹೊಲವನ್ನು `ಮತ್ತರು` ಕ 
('ಕಂಬ" )ಗಳಿಂಬುದಾಗಿ ಅಳೆಯುತ್ತಿದ್ದರು. (೫6. 4೩): ಮತ್ತಲು ; 
ಮೂಣು ಮತ್ತಲು ಕಿಸುಕಾಡು (ಎಎ. xv, ೬೩೩೨-೨೪; 1028) ; ತಳ 
ವೃತ್ತಿ ಗದ್ದೆ ಗಳೆಯ ಮತ್ತಲು ಮೂಜು ಬೆದ್ದಲೆ ಗಳೆಯ ಮತ್ತವಾಜು. 
(ಪಕ: 1111, ಶಿನರೊ. 9-೩0 ; 1182): "ಮೆಟ್ಟಿ" ಪರಾ. 

[ದೇ.॥ ತಮಿ, ಮಜ್ಯಮ್‌ ಎ ನದಿಯ ಪಕ್ಕದಲ್ಲಿ ಇಳಿಜುರಾಗಿರುವ 


ಪ್ರದೇಶ ; ಮತ್ತಮ್‌ ಎ ನದಿಯ ಬಳಿಯ ತಗ್ಗುನೆಲ, / ಮರಾ. |35 
ಮತ್ತಂ] 
ಮತ್ತಲು 'ಮತ್ತಲ್‌' ನೋ. 


ಮತ್ತಲ್ಲಿ (ನಾ) [ನಾಟ್ಯ] ''ಹದಿನಾರು ಬಗೆಯ ಮಾರ್ಗಭೌಮಚಾರಿ 
ಗಳಲ್ಲಿ ಒಂದು; “ಕಣಕಾಲುಗಳನ್ನು ಸ್ವಸ್ತಿಕ ಮಾಡಿ ಪಾದಗಳನ್ನು 
ನೆಲದ ಮೇಲೆ ಸಮನಾಗಿರಿಸಿ ಅರ್ಧತ್ರ ಸುದಿಂದ ಚರಣಗಳನ್ನು 
ಹಿಂದಕ್ಕೂ ಮುಂದಕ್ಕೂ ಚಲಿಸುವುದು" (ಉಸ್ಕ್ರ69- ೩೦೭ ಗರ್ಮಾನುವಾದ) 
ಸಮಪಾದ . . , ಮತ್ತಲ್ಲಿ, ಉತ್ಕಂದಿತ , - . ಊರೂದ್ವೃತ್ತ ಈ ಹದಿ 
ನಾಲು ಮಾರ್ಗಭೌಮಚಾರಿಗಳು (ಉಸ್ಮರು, ೩-೦೭ ಪ): [ಸಂ, ಮತ್ತಲ್ಲೀ] 
ಮತ್ತವಾರಣ (ನಾ). ೧. ಮದವೇರಿದ ಆನೆ: ದೈತ್ಯಕುಲಕದಳೀವನ 
ಮತ್ತವಾರಣನದಜಿ ಮತ್ತವಾರಣಸ್ಥಿ. ತಿಯುಮಂ , . . ಮೆಚ್ಚಿ (ಗಂ. 


6-೬೩5) ; ಉತ್ತರೆಯ ಮನೆಯಿಂದ ಶಶಿಕುಲಮತ್ತವಾರಣ ಬಂದನಾ! 


ಮತ್ತಿ 


ಭೀಮಾಗ್ರಜನ ಹೊರೆಗೆ (ವಾರಿ: ೩-೩೨)- ೨. ಭವನದ ಸುತ್ತಲಿರುವ. 
ಆವರಣ. ಬೇಲಿ. ೩. ಕೈಸಾಲೆ ; ಜಗಲಿ: ತಂತಮ್ಮ ಮನೆಯು 
ಮುಂದಣ ಪೆಚ್ಚಿಯ ಜಗಲಿಗಳೊಳಂ ಮಣಿಮಯ: ತ್ರವಾರಣಂಗಳೊಳೆಂ 
'ರೆದಿರ್ದ ಪೆಂಡವಾಸದೊಳೆ ಂಡಿರಂ ಕಂಡು (ಶುಕಥಾ- ೪-8೪ ವ); 
'ರಾಜಪುತ್ರಂ ಬಂದೊಂದು ಮತ್ತ ವಾರಣದೊಳ್‌ ಕುಳಿ ರ್ದು (ತಾರ ಕ್ಯ. 
6-63 ಪ). ೪. ರಥದಲ್ಲಿ ಯೋಧನು ಬಿಲ್ಲು ಹಿಡಿದು ಯುದ್ಧ 
ಕೈಂದು ನಿಲ್ಲುವ ಭಾಗ: ಆ ದಿವ್ಕರಥದ ಸಮಾಪಕ್ಕೆ ವಂದು 
ದೈತ್ಮಕುಲಂದಳೀವನಮತ್ತವಾರಣನದಜ ಮತ್ತವಾರಣಸ್ಥಿ. ತಿಯುಮಂ ., . 
ನಿಜಾಗ್ರಜಂಗೆ ತೋಜ ನಾಡೆಯುಂ ಮೆಚ್ಚಿ (800. 6.8 ನ). ೫. 
ಗೋಡೆಯಲ್ಲಿ ರಚಿಸಿದ ಶಂಕುವಿನಾಕಾರದ ರಚನೆ ; ಕಪೋತಪಾಲಿಕೆ. 
೬. ಒರಗುದಿಂಬು ; ನಿತ್ಚವಾರಣಮೆನಲ್‌ ಮಲಗುದಲೆಗಿಂಬು `' 
(ಮಂಗರಾ- ೬೦-೦೬). [ಸಂ.] 
ಮತ್ತವಾರಣಿ (ನಾ)... ಮತ್ತವಾರಣ ೩ ; ಇದರ ಎರಡು ಪಕ್ಕದಲಿಯೂ 
ರಂಗಶೀರ್ಷದ ಯಾಗಿಲುಗಳಿಗೆ ಎದುರಾಗಿ ೮ ೮ ಹಸ್ತ ಆಳತೆಯುಳ್ಳಿ 
ಒಂದೊಂದು * ಮತ್ತವಾರಣಿ ” ಅಥವಾ ಮಂಟಪವಿರುತ್ತದೆ (ಸಂತಾಲಿ- ೨4). 
[ಇ ಮತ್ತವಾರಣ ) 1 
ಮತ್ತವೂರ್‌ (ನಾ). ಒಂದು ಊರಿನ ಹೆಸರು; p ಈಗಿನ 
ಚಿಕ್ಕಮಗಳೂರು ಜಿಲ್ಲೆಯ ಮತ್ತಾವಾರ ; ಸಿದ್ಧಾಯದಲ್ಲಿ 
ಭತ್ತನೂಳ ನೆಟ ವಿನಯಾಯಿತನೂ ಪಂಪೆಟಕ್ಕಿರೆಗಳ ಮತ್ತವೂರ ಬಸದಿಗೆ 
* ಮಟ್ಟವುರ' ಪರಾ. 


ಬಿಟ್ಟಿಂ (ಮ್ಲಕ: ೦೩೨, 0೬-೨೬; 10): 
[? +e] 

ಮತ್ತಸ್ಸಲಿತ (ನಾ). [ನಾಟ್ಯ] ಮೂವತ್ತೆರಡು ಅಂಗಹಾರಗಳಲ್ಲಿ 
ಒಂದು; ಸಲೆ ಮತ್ತಸ್ಸಲಿತಂ ... ಸ್ವಸ್ತಿಕರೇಚಿತಮಿಂತುಂ ವಿಸ್ತರ 
ಮಾದಂಗಹಾರ ಮೂವತ್ತೆರಡುಂ (ಉಸ್ಮಕು. 5-4). [ಸಂ.] 

ಮತ್ತಾಕ್ರೀಡ (ನಾ). [ನಾಟ್ಯ] ಮೂವತ್ತೆರಡು ಅಂಗಹಾರಗಳಲ್ಲಿ 
ಒಂದು : ಮತ್ತಾಕ್ರೀಡಂ . . . ಸ್ವಸ್ತಿಕರೇಚಿತಮಿಂತುಂ ವಿಸ್ತರಮಾದಂಗ 
ಹಾರ ಮೂವತ್ತೆರಡುಂ (ಉಸ್ಮರಂ, ೫-೪)-.. [ಸಂ.] 

ಮತ್ತಾಕ್ರೀಡೆ (ನಾ). [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ 
ಇಪ್ಪತ್ತಾರು ಛಂದಸ್ಸುಗಳಲ್ಲಿ ಇಪ್ಪತ್ತುಮೂರನೆಯ “ವಿಕೃತಿ 
ಛಂದಸ್ಸಿನ ಒಂದು ವೃತ್ತ: ಮುನ್ನಂ ಭೂಮಿ ದ್ವಂದ್ವಾಕಾಶಂ 
ಸುರಪುರಗಣತತಿಯಿನಿರೆ ಬಚ್‌ಿಕ್ಕನ್ನುತ್ತುಂ ಚಕ್ರಧರಂ ಶರ್ವಂ ವಸುವಿರಚಿತ 
ಮಹಯತಿ ಲಲಿತಪದೋತ್ವನ್ನಂ ವೃತ್ತಂ ಭಿನ್ನಾಬ್ಬಾಕ್ಷೀ ಗುರುಜನಮತ 
ದಿನಿದತಿಶಯನುತಮಿಂತೆನ್ನಿಂದಾಯ್ತಾ ಮತ್ತಾ [ ೫೫. ವೃತ್ತಂ] ಕ್ರೀಡಾ 
ಹ್ವಯಮಿದನಆಉವುದು (ಕೂರೋಂಜು- 3-066)- [ಸಂ. ಮತ್ತಾಕ್ರೀಡಾ] 

ಮತ್ತಾಣ (ನಾ). ಒಂದು ಸ್ಥಳದ ಹೆಸರು: ಅನ್ನೆ ಬನ್ನು ಎಡಕೆಅಗಾಲ 
ಮೂಡಣ ಭಾಗದ ಮತ್ತಾಣಯಿಂ ಅನೆ ಬನ್ನು ಪನಿಯಾಲ ಕಾಲ 
ಬಡ[ಗ]ಣ ಬೇಲಿಯಿ೦ (ಬ. 111: ಸಂತ. ೦೯-೦೪ ; 9101). [7] 

ಮತ್ತಾಲಂಬ (ನಾ). (ಸೌಧದ ಸುತ್ತಲೂ ಕಟ್ಟಿರುವ) ಕಟಕಟೆ: 
ಆವರಣ : ವಿಚಿತ್ರ ಪುತ್ರಿಕಾಕಲಿತಮತ್ತಾಲಂಬಸಂಭೃತಮುಂ - , , ಎನಿಸಿ 
೬: ಅ ಕರುಮಾಡಮೊಪ್ಪುಗುಂ (ನತ್ಯ. 3-೬೪). [ಸಂ.] 

ಮತ್ತಾಳಿ (ನಾ). ಮದವೇರಿದ ದುಂಬಿ; ಸೊಕ್ಕಿದ ಅಳಿ: ನವ. 
ನಿರ್ಯತ್ಸಹಕಾರವಾರಿ ಮದಮಂ ತತ್ನಲ್ಲವಂ ಕರ್ಣಪಲ್ಲವಮಂ ಪೂತೆಳ 
ಗೊಂಬು ಕೊಂಬನಳಿ ತದ್ದಂಡಸ್ಥಳೋದ್ವೇಶಸಂಭವಮತ್ತಾಳಿಯನೆಯ್ದೆ 
ಪೋಲೆ (ಕ್ರಾಕಿಷ- ೪-೦೪), [ಸಂ, ಮತ್ತಾಲಿ] 

ಮತ್ತಿ 'ಮಲ್ಚ್ಯು' ನೋ. 


ಶ್ರ 
ಮತ್ತಿ 'ಮಟ್ಟ್ಮ್‌" ನೋ. 


ಮತ್ತಿಕ 


ಮತ್ತಿಕ ` ಮದ್ದಿಕ' ನೋ. 
ಮತ್ತಿಕಾಯ್‌ ' ಮತ್ತಿಗಾಯ್‌ ` ನೋ. 
ಮತ್ತಿಗಾಯ್‌, ಮಶ್ತಿಕಾಯ್‌ (ನಾ). ೧. ಮತ್ತಿಯ ಮರದ ಕಾಯಿ. 
೨. ಮಶ್ತಿಯ ಕಾಯಿಯ ಆಕಾರದಲ್ಲಿ ಮಾಡಿದ ಒಂದು ಬಗೆಯ 
ಆಭರಣ: ಅರಳೆಲೆ ಮತ್ತಿಗಾಯ್‌ ಪುಲಿಯುಗುರ್‌ ನವರತ್ನದ ಕಂಕಣ 
೬ ಒಪ್ಪಿರೆ. (ತಂಕಾಶಾ- ೩-0೪0) ಮತ್ತಿಕಾಯ್‌ : ೨. ಕೆಂಜೆಡೆ 
ಮತ್ತಿಕಾಯ್‌ ಪುಲಿಯುಗುರು ಕಡಗಂ ., . ರಂಜಿಸೆ . - - ಕಣ್ಣೆಸೆದಂ 
ಭುವನೈಕಮಂಡನಂ (66೯: ೦-೩). ' ಮಾಂಗಾಯ್‌ ` ಪರಾ. 
[ಮತ್ತ (ನಮ್‌) 4 ಕಾರ್ಯ] 

ಮತ್ತಿನಾಲಿಗೆ (ನಾ). ಮಚ್ಚೆಯಿರುವ ನಾಲಗೆ; £ ಸಾಮಾನ್ಯವಾಗಿ 
ನಾಲಗೆಯ ಮೇಲೆ ಮಚ್ಚೆಯಿರುವವರು ಆಡುವ ಮಾತುಗಳು ನಿಜ 
ವಾಗುತ್ತದೆ ಎಂಬ ನಂಬಿಕೆಯಿಂದ್ದು, ಅವರ ಬಾಯಿಯಿ 
ಮಾತುಗಳು ಬಾರದಂತೆ ಜನರು ಎಚ್ಚರಿಕೆ ಪಡಿಸುತ್ತಾರೆ : 

ಮತ್ತಿನಾಲಿಗೆ. ಆಡಿದ್ದು ನಡೆದು ಬಿಡುತ್ತದೆ (6). 
ಮತ್ತಿ (ನ ಮಟ್ಟಾ) 4 ನಾಲಿಗೆ (೬ ನಾಲಗೆ) ] 
ಮತ್ತಿವಿಡಿ (ಕ್ರಿ). (?) : ಮುಂತೆ ರಾಜಸುವ ಬತ್ತೀಸಾಯುಧಗಳ ಪಂಥದ 
ಮತ್ತಿವಿಡಿದರು ಸಂತತ ಹಿರಿಯೂರ ತಮ್ಮಣನಾಯಕನೊಂತಾದ ಬಲ 

ವೈದಿದುವು (ಕಂ£ರ- 01 03). [ಮತ್ತಿ 4 ೩ಡ,] 
ಮತ್ತು, (ನಾ). ಅಮಲು; ಮದ; ಸೊಕ್ಕು: “ಪ್ರಮುದಂ ಮತ್ತೆಂದು” 
(483೯0. ೬೩); ಬರವೇಟು್‌. , . ಭರದಿಂ ಸುಬ್ಬುರುವಾಲನಂ ಗದುಗನಂ 
ಮತ್ತುಳ್ಳೆ ಪೆರ್ನಾಯ್ಗಳಂ (243 ೬೬); ಇತರರೂ ಮೊಸರನ್ನದ 
ಮತ್ತಿನಿಂದ ತೂಕೆಡಿಸಿಕೆ ಡು ಒರಗಿದರು (ಶಸುತೊ ೬೬). [-ಆಸಂ. ಮತ್ತೆ] 
ಮತ್ತು (ಅ). ಅಲ್ಲದೆ : ಜೊತೆಗೆ: ಪಷ್ಮೀವಿಭಕ್ತಿಯ ರೂಪಗಳಿಗೂ 
ಕೃದಂತನಾಮಗಳ ವಿಶೇಷಣರೂಪಗಳಿಗೂ ಊ-೪ಊ ಎಂಬುವು ಸೇರುವು 
ದಿಲ್ಲ. ಇವನ್ನು ಕೂಡಿಸಬೇಕಾದರೆ 'ಮತ್ತು” ಎಂಬ ಅವ್ಮದವನ್ನು ನಡುವೆ 
ಉಪಯೋಗಿಸಬೇಕು (ಖುರ್ಕಕಃ, ೧೬೦): ದಾಸಪ್ಪ, ಕೆಂಪಿ ಮತ್ತು ಮಕ್ಕಳ್ಳು 
ಗೋಣಿಚೀಲ ಬಿಚ್ಚಿ ಪಯಣದ ರೊಟ್ಟಿ ಎರಡೆರಡು ತಿಂದರು (ಕನ್ನೂರು. 3೬3). 
ಮತ್ತಿನ, ಮರ್ತಿನ ಎ ಉಳಿದ ; ಬೇರೆಯ: ಎಲ್ಲರಿಂ ಪಿರಿಯಾಕೆ ನಿನ್ನ 


ನಲ್ಲದೆ ಪೆಅರನೊಲ್ಲೆನೆದಿರ್ದೊಡೆ. ಮತ್ತಿನಿರ್ವರುಮಂ ಮದುವೆಯಂ 
ಮಾಡಿ (1ಂಕಉ. ೦-೭೪ ಐ) ; ವಿಸ್ತಾರಿತಜಾರುಕೀರ್ತ್ರಿ ನಿನಗಾರ್ದ್ವೊರೆ 


ಮತ್ತಿನ ಮಣ್ಣಳೇಶ್ವರರು (4999: ೫1-5, ೦೦೩-೦೫; 3074); ಮರ್ತ್ತಿನ 
ಮರ್ತ್ಯರೇನನಟ್‌ದರ್‌ . . . ಗುಣುಗ್ರಣಿ ೇವದಾಸ ವೀಸೋತ್ತರ 
ಸೋಮಯಾಜಿಗಳಿನೂರ್ಚ್ಛಿತಮಾಯ್ತೂ ಧರಾಮರಾನ್ವಯಂ (ಎಂ. ೫೫111 
880-0398). p ಇದು "ಮತ್ತಿನ' ಎಂಬುದರ ಅಪಲಿಖಿತವಿರ 
ಬಹುದು. ಮತ್ತೊಂದು ಎ ಬೇರೊಂದು; ಇನ್ನೊಂದು; ಇತ್ತ 
ಮತ್ತೊಂದು ದಿವಸಮಾ ಸಭಾಮಂಟಪದೊಳ್‌ ಧರ್ಮರಾಜಂ ತನ್ನ 
ನಾಲ್ವರ" ತಮ್ಮಂದಿರೊಡನೆ ದೇವೇಂದ್ರಲೀಲೆಯಿಂದೋಲಗಂಗೊಟ್ಟಿರೆಯಿರೆ 
(ತಂತ. ೬-೫ ನ) ; ಪಾಂಡವನಂದನರು ಮತ್ಮೆ3ಿಂದು ದೆಸೆಯಲ್ಲಿ ಮುಂದು 
ವರಿವರು (ಕುಣ್ಕಾರ್ರೋ. ೨-೬). ಮತ್ತೊಮ್ಮೆ ಎ ಇನ್ನೊಮ್ಮೆ ; 
ಇನ್ನೊಂದು ಸಾರಿ: ತಾನೇ ಶಿವನೆಂದು ಉಜುಹ ತೋಣುವ ಹಾಗೆ 
ಮರ್ತ್ಯದ್ಲಿ ಸುಳಿದನಲ್ಲಡೆ ಕುಜುಹುಂಟೆ ಶರಣಂಗೆ ಮತ್ತೊಮ್ಮೆ ಆಜ್‌ವು 
ಮಣಹುಂಟೆ (ಅರನ. ಕು: ೦೬-೩೦೮); ಪರಮೋತ್ಸಾಹದಿಂದುಕ್ಕಿ ಮೈಯಿಕ್ಕಿ 
ಇಂದುವರೌಳಿಯ ಕೃಪೆಗೆ ಮತ್ತೊಮ್ಮೆ ಮೈಯಿಕ್ಕಿ (೨ಸ6- ೦-೩೬). 
[ದೇ.॥ ತಮಿ. ಮಲ. ಮಜ್ನು 

ಮತ್ತೆ (ನಂ). ಮದವೇರಿದವಳು; ಉನ್ಮತ್ತೆ : ಅತ್ತಿತ್ತ ನೋಡದೆ ಅವ 

ಮತಿಗೈಯದೆ ಮಂ್ತೆಯಾಗದೆ ಮಜತಿರದೆ ಅತ್ತೆ ಮಾವಂದಿರಾಣತಿಯ 


೬೮೧೯ 


20 


30 


35 


40 


45 


ಮತ್ತೋಪಚಾರ 


ನಾಲಿಷದು (೫೬: ೪-00). [ಸಂ. ಮತ್ತಾ) 
ಮತ್ತೆ, (ಅ). ೧, ಬಳಿಕ ; ನಂತರ; ಆಮೇಲೆ : ಇನ್ನಂತೆ ಮತ್ತೆ ಬಟ 
ಮಿಗೆ ಮುಂ ನಿಲೆ ತಾಂ ಮೇಣ್‌ ಪೆಅಂ ಗಡಂ ಗಳಮಾದಂ ಕೆನ್ನನಿಲ್ಲೆಂದಿವ 
ನೆಂಡುಂ ನಿಜ್‌ಸಲ್ಕಲ್ಪದೆಡೆಗಳೊಳ್‌ ಕಲ್ಪದಿರಿಂ  (ಕಂಠಾ- ೨-೦೩); ಮತ್ತಾ 
ಪುರೋಹಿತಂ ನಾಲ್ಕು ವೇದಮುಮಾಜಂಗಮುಂ ಪದಿನೆಂಟುಧರ್ಮ 
ಶಾಸ್ತ್ರಂಗಳುಮಂ ಬಲ್ಲೊಂ (ಊ್ಮಾಣ- ೬ ಅರಸನ ಕದಪು ಕೈಯಲಿ 
ಕೀಲಿಸಿತು ಹೇಳಿದನು ಸಂಜಯ ಮತ್ತೆ ಮೇಲಣ ರಣದ ವಾರ್ತೆಯನು 
(ಉಳ. 0-೨), ೨. ಪುನಃ; ತಿರುಗಿ: ಜೈನಮಾರ್ಗಮಂ ಕಾಣದೆ 
ಮುನ್ನಕಟಕಟ ಕೆಟ್ಟೆ ನೀ ಮತ್ತೆ ಕೆಡದಿರು (ಸವುಶ- ೩-೫೭): ಭಾವಿಸುವೊಡೆ 
ತಲೆಯಲ್ಲಿ ಮತ್ತೆ ಪುಲ್ಮೊಳೆದಪುದೇ (ರರ್ಮಾಮ್ಕ- 0-046); ಜಮದಗ್ನಿ 
ರಾಮನು ಮತ್ತೆ ಕೊಡಲಿಯ ಮಸೆದು ಹೊಳ್ಳನು ಚಿತ್ತವಿಸುನೆಆ? 
ಕಡಿದನಾತನ ಸೈನ್ಮಕಾನನವ (ಹರಕ ೨೬.೩೦). 
ಮತ್ತೆಮತ್ತೆ. ಮದ್ಮುತ್ತೆ (ದ್ವಿ ್ವಿರುಕ್ತಿ) : 
ಮತ್ತೆ 


ಮುಸುಕಿ: 


ಹೊತ್ತು 
ಬಲವತ್ತರದೊಳೊತ್ತಿಡಿದು ಸುತ್ತಲೆತ್ರಿತ್ತಲುಂ 
ತ್ತಿ ಕಗ್ಗತ್ತಲೆ ಧರಿಶ್ರಿಯಂ (ಕೈಬಣ: ೨೬-೬); 
ಭಾಸವಾದೆ ಗೆಲವೆಂಬುದು ಮಮ್ಮತ್ತೆ ಸೋಲವಾಗಿ 
(ಪಾರ್ತಿಸು- cos). [ಮತತ್ತ್ಯಡ- - ಎ) 
ಮತ್ತೇಭ (ನಾ). ಸೊಕ್ಕಿದ ಆನ ; ಮತ್ತ ಗೆಜ: ಮಾನಾಂಕಮತ್ತೇಭ 
ಚುಮರಮೋ ನಂದನಲಕ್ಷ್ಮಿಯೊಳ್ನೆಗೆಯೊ ತಾಂ ಮಂದಾನಿಲಂ ತೆಂಕಣಿಂ ಬರೆ 
(೫ರಂಕೂ. ೭೪0); ಪರರಾರ್ಯಳ ಸೇನೆಯಂ ಗೆಲಿದು ಮತ್ತೇಭಂಗಳಂ 
ಸೀಳ್ವು ತನ್ನರಿಯೆಂದೆಂಬರನೊಕ್ಕಲಿಕ್ಕುವ ಭಟರ್ಗಂ ಗಂಜಿ ಕೀಬಿತ್‌ನಾಯ್ಗ್ಲಳಂ 
ನಿರುತಂ ಭೋಜ್ಯವಿಶೇಷಮಿತ್ತು ಪೊರೆವರ್‌ (ಸೋರೀಕ. 13). [ಸಂ.] 
ಮತ್ತೇಭವಿಕ್ರೀಡಿತ (ನಾ). ೧. ಮದಿಸಿದ ಆನೆಯ ಆಟ: ಮತ್ತಗಜದ 
“ಕ್ರೀಡೆ: ಮಸಕಂ ಕಾಯ್ದು ಜವಂ ಜದಂಗಮಿದಿರೊಳ್‌ ನೋಡಲ್ಕ 
ಗುರ್ವಾಗೆ ಮಾಂದಿಸಿಮಾ ವಂದುದು ಕೊಂದುದೆಂದು ಭಯದಿಂ ವಿಪ್ರರ್‌ 
ತೆರಳ್ಹೋಡೆ. . - ಆಶ್ರಮಕ್ಕಿಂತು ಬೇಪಸಮಂ ಮಾಡುವುದಾಯ್ತದೊಂದು 
ವಿಭವಂ ಮತ್ತೇಭವಿಕ್ರೀಡಿತೆಂ (ಕಂಕಣ: ೭) ೨. [ಛಂದ] ಅಕ್ಷರ 
ಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಛಂದಸ್ಸುಗಳಲ್ಲಿ. 
ಇಪ್ಪತ್ತನೆಯ ಕೃತಿಯೆಂಬ ಛಂದಸ್ಸಿನ ಒಂದು ವೃತ್ತ 


ಸತ್ತು: 


ಹೊತ್ತಿಗೆ ಮತ್ತೆ 
ಕೆತ್ತವೋಲ್ಮುತ್ತಿ 
ಮೊದಮೊದಲು 
ಪರಿಣಮಿಸುತ್ತದೆ. 


ಅಬ್ಬಿವೇಸ್ಟಿತಭೂಚತ್ರದೊಳೆಂತು ಮೇರುಗಿರಿಯಿಂ ಮತ್ತೊಂದು ಶೈಲೇಂದ್ರ 
ಮುನ್ನತಮಿಲ್ಲಂತಂಟಿರಿ ನಾಕಿಗಂಗೆನುತುಮಾ ಮತ್ತೇಭವಿಕ್ರೀಡಿತಂ ಪ್ರತಿ 
ಯಿಂದಿಂತು ತಗುಳಿ: ಕೊಂಡುಕೊನೆಗುಂ ವಿಶ್ವಂಭರಾಮಂಡಲಂ 
(ರಂರೋಂಕು- ೦-೨೬) 7 ಶ್ವಸನೇಂದುಜ್ವಲನಾಮರಾವನಿ ಜಲಂ ದೈತ್ಯಾರಿ 
ಕಾಮಾಂತಕ  ಪ್ರಸರೋದ್ಯದ್ಗಣದಿಂ  ತ್ರಯೋದಶಯತಿಪ್ರಸ್ತಾರ 


ಮಾಗಿರ್ದೊಢೀ ವಸುಧಾಚಕ್ರದೊಳೆಯ್ದೆ ಸಂದುದು ಕರಂ ಮತ್ತೇಭ 
ವಿಕ್ರೀಡಿತಂ (ಛೇರೋಂಬು. ೨-0೬೩); “ಖ್ಯಾತ ಕಾರ್ಣಾಟಕಂ”ಎಂದು ಹೊಗಳಿಸಿ 
ಕೊಳ್ಳುವ ಶಾರ್ದೂಲವಿಕ್ರೀಡಿತ್ತ ಮತ್ತೇಭವಿಕ್ರೀಡಿತ... ಎಂಬ ಆರು. 
ವೃತ್ತಗಳೇ ಕರ್ಣಾಟಕ ಕುದ್ಕರಂಗದಲ್ಲೆಲ್ಲ ಫರ್ತಿಸಲು ನಿಂತ ಸಂಸ್ಕೃತಜನ್ಮ 
ವೃತ್ತಗಳು (ನರೋ. ೦೬೦): ೧, ೨: ಗಿರಿದುರ್ಗಂಗಳನೇಜಸಯನ್ನ 
ಪುರದೊಳಿ ರತ್ನಾಳಿಕೇರಾಂಬುವಂ ಮರವಾಯ್ದೊಡ್ಡಿರೆ ಕೆ4ಕೆಡು ಬಂದುದ 


ಪರಾಂಭೋರಾಶಿಯೊಳ* ಪುಟ್ಟುಗಪ್ಟರದೊಳ್ಳೂ ನ್ಬದಿಯನೊಟ್ಟಿ ಕೊಂಡು 
ಪದಂ ಮತ್ತೇಭವಿಕ್ರೀಡಿತ ದೊರೆವೆತ್ತಮ್ಮನ  ಗಂಧವಾರಣ 
ಮಿದೇನನ್ವರ್ಥಮಾಗಿರ್ದುದೋ (ಗರಾಯು. ೦-೩೬). [ಸಂ.] 


ಮತ್ತೋಪಚಾರ (ನಾ). (ಕಾಮಾತುರದಿಂದ) ಮದಿಸಿದ ವ್ಯಕ್ತಿಗೆ 
ಮದವಿಳಿಯಲು ಮಾಡುವ ಉಪಚುರ : ಮದನೇಭಕ್ಕಾಮ್ರಮೊಂದಂ 
ಬುಜಮೆರಡು ಕೊಳಂ ಮೂಜಿ ತೆಂಗಾಳಿ ನುಲ್ಕಭ್ಮುದಿತಂ ಹಿಂದೋಧ 


ಮತ್ತವಟ್ಟಿಗೆ 


ಮಯ್ದುದ್ಧತ ಪಿಕಕುಳೆಮಾಜುನ್ನತಾಶೋಕಮೇಲುನ್ಮದಕಿರವ್ರಾತಮೆಂಟು 
ಚ್ವಳಿತವಕುಳಮೊಂಭತ್ತಲರ್‌ ಪತ್ತು ತತ್ಕೌಮುದಿ ಪನ್ನೊಂದುತ್ತಳೆಂ 
ಪನ್ನೆರಡಳಿ ಪದಿಮೂಜಲ್ತೆ ಮತ್ತೋಪಚಾರಂ (ಕಾತಿಪು- ೪-4). [ಸಂ]. 

ಮತ್ಮವಟ್ಟಿಗೆ (ನಾ)- ತಲಿಗೆ ಸುತ್ತಿಕೊಳ್ಳುವ ವಸ್ತ್ರ; ರುಮಾಲು, 
ಪೇಟ ಮೊದಲಾದ ವಸ್ತ್ರ : ಮತ್ಯವಟ್ಟಿಗೆ, ಕಥಾಯಂ (ಕತ್ಕಾಂ 
(ಕನುಡ, 08 ವೃತ್ತಿ). [.ಆಸಂ. ಮಸ್ತಪಟ್ಟಿಕಾ] 

ಮತ್ವ (ನಾ). ಮ ಎಂಬ ಅಕ್ಷರ : ಮಕಾರ: ವಿತತ ನಪುಂಸಕಲಿಂಗ 
ದ್ವಿತೀಯೆಯೊಳ್‌ ನತ್ವಮತ್ವವಿಧಿ ಮತ್ವಮೆ ಸಂಗತಿವಡೆಗುಂ ಸಂಸ್ಕೃತ 
ದೊಳ್‌ (ಕುಡ. 00೬). [೫ಂ.] 

ಮತ್ತ (ನಾ). ಮಾನು : * ಮತ್ನಕಲ್ಲು' ಪರಾ. [i] 

ಮತ್ಸಕಲ್ಲು (ನಾ). ಮಾನಿನ ಆಕಾರವನ್ನು ಕಂಡರಿಸಿದ ಕಲ್ಲು. ತೊಲೆ. 

ೇಶವನಾಥದೇವರ ಶುಕನಾಸಿಕೆಯ 

ದದ ನಾಲ್ಕು ಕಂಬವನು ನಿಲ್ಲಿ 
ಜೀಣನ್ನವನುದ್ದರ್ಲಿದೆನು (ಕ, ೪, ಶೇಂರು- ೩೨-08 ; 199). 

[ಮತ್ಸ -- ಕಲ್ಲು (ಲ್‌) ) 

ಮತ್ಸರ (ನಾ).೧. ಹೊಟ್ಟೆಕಿಚ್ಚು; ಕರುಬು: ಮತ್ಸರಮಹೋರಗಕ್ಕಮಾಗ್ರಹ 
ಮಹಾಗ್ರಹಕ್ಕಂ ಕೋಪಮದಾನೇಕಪಕ್ಕಂ ಪಕ್ಕಾಗೆ ತನ್ನನೊಪ್ಪಿಸುವುದು 
ಮತಿವಂತಂಗೆ ಪುರುಷುರ್ಥಮಲತ್ತಿ (ಕಾಂತಿಸು- ೩-೬೨ ನ); ಮದದತ್ಸರವುಳ್ಳೆ 
ಪಂಗೆ ಹೃದಯಶುದೃದೆಲ್ಲಿಯದೊ (846. ೦೦೪): ೨. ವೈರ ; ದ್ವೇಷ: 
ಮಸೆದುದಿತ್ತಂಡಕ್ಕೆ ಮತ್ಸರವಸಮಸಂಗರವೀಗ ನೀತಿಯನುಸುರಿದರೆ 
ಮನಗಾಣನೇ ಕೌರವಮದೀಶ್ವರನು (ಕುಪ್ಮಾಉ- ೦೦-೫). ೩, ಕೋಪ; 
ಕ್ರೋಧ: " ಮತ್ಸರಿಸು' ಪರಾ. [೫ಂ.] 

ಮತ್ಸರಿ (ನಾ). ಇತರರ ಏಳಿಗೆಯನ್ನು ಕಂಡು ಕರುಬುವವನು ; 
ಹೊಟ್ಟೆ ಕಿಚ್ಚಿನ ವ್ಯಕ್ತಿ: ಸೀತೆಯ ರೂಪವನ್ನು ನೋಡಿ ಮತ್ಸರಿಗಳೂ 
ಶುಲಾಂಗಾರರೂ . . . ಆದ ರಾಜರಿಗೆ ಅಭಿಲಾಷೆಯು ಉತ್ಪನ್ನವಾಗಿ, 
ಅವರು ಸಿಟ್ಟಿಗೆದ್ದರು ($4: ೬೪) ; ಪರಿಸಲಪ್ಪುದೆ ನರರು ಮತ್ಸಃ 
ಸಂಕಟವ ? (ಕೋಕಳ: 300). [ಸ೨, ಮತ್ಸರಿನ್‌] 

ಮತ್ನರಿಗ (ನಾ). ಎ ಮತ್ಸರಿ; “ ಮತ್ತರಿಗನು ದೋಷಗ್ರಾಹಿಯೆನಿಸಿಕ್ಕು” 
(«uno [ವಂತ್ಸರ 4 ಎ ಇಗ] 

ಮತ್ಸರಿಸು (ಕ್ರ). ೧. ಕರುಬು ; ಅಸೂಯೆ ಪಡು; ಹೊಟ್ಟೆಕಿಚ್ಚು 
ಪಡು: ಸುರುಚಿರಸಾಲಭಂಜಿಕೆ ಬೆಮರ್ತುರದೊಳ್‌ 'ಯುತ್ತಿರಲ್ಲೆ 
ಮುತ್ನರಿಸಿದಳ್‌ ... ಗಿಯಟಲ್ಲೂ ಬಾಡಿದಳ್‌ (ರೋಣ: 3೨): 
ತರುಣಿಯರ ಮೋಹನದಲಂಜ ಮತ್ತರಿಸದದರುರರೆಸ (ಟಳರಣ. ೪-3-35). 
೨. ರೇಗು : ರೋಷಗೊಳ್ಳು ; ನಡುನಿರುಳಾಕಾಶಮಾರ್ಗದಿ ದೈತ್ಯರು 
ಮುಡುಮುಂಡು ಹಳೆಚಿ ಮತ್ಸರಿಸಿ ಕಡಿದುಡುವ ಖಡ್ಗ ಧಾರೆಯಿಂದುದಿರ್ವ 
ಕೆಂಗಿಡಿಗಳ ನೋಡುತೆಯ್ದಿದಳು (ನೋಶಕ, ೨೯-೦೬). ೩. ಹುರುಡಿಸು ; 
ಸ್ಪರ್ಧಿಸು; ಪೈಪೋಟಿ ನಡೆಸಂ: ಇಳಿದರು ನೀರೊಳುಜಕಿ ದುತ್ಸರಿಸಿದರು 
ಪ್ರಣಯಪ್ರತಾಪವನೊಬ್ಬರೊಬ್ಬರಲಿ (ಕೊರರಾ- ೨-೭-೫). 

[ಮತ್ಸರ 4 -- ಇಸ್ಟು] 


ಮತ್ತ್ಯಮೆನೆ ಮಾನ್ಸೆ ನಾಮಂ” (ಮಂಗ ೦೨೦-0); ಹಿರಿಯ ಮೊಸಳೆಯ 
ಮತ್ಸ್ಯ ನುಂಗಿಯು ಬಾಯಿದೋಜದಲ್ಲಾ (9ನತಂ, ೩೦೬-೦೩೨೦); 
ತಪ್ಪಿದ ಮತ್ತ, ಬದುಕುವುದೆ ಸೋಜಿಗ (ಇ5- ೬೬೭). ೨. ವಿಷ್ಣುವಿನ 
ದಶಾವತಾರಗಳಲ್ಲಿ ಮೊದಲನೆಯದು : “ ಆ ಮತ್ಸೈೈನಾ ಕೂರ್ಮನಾ 
ವರುಹಂ- , . ಕೃಷ್ಣನೆಂದುತನವತಾರ ಹತ್ತೆನಿಕ್ಶುಂ'' (ಮಂಗಂಣ- ೩-೦೪)- 
೩. ಒಂದು ದೇಶದ ಹೆಸರು: ತಮ್ಮಯ್ಯ್ವರುಂ. . . ಮತ್ಸ್ಯ ದೇಶಮಂ 


ಮತ್ತ್ಯಬಂಧಿ 


ಪುಗುತಂದರ' (ಶಂಕಳಾ- ೮-80 5); ಮಗಧ ಪಾಂಚಾಲ ಮತ್ಸ 4 ಕುರಂಗ 
-95)- ೪. ಆ ದೇಶದ ರಾಜ: ವಿರಾಟ; 

ರಾಗಮಗುಂದಲೆಯುಂ ಪೊಂಪುಟಿಯು 
ಮಾಯ್ತು ಮತ್ತ ನಗಾಗಳ್‌ (ಶಂಶಥಾ- ೯-೪); ನಿರ್ಮದನು ಮತ್ತ್ಯನ 
ಪುರಿಗೆ ಯತಿವೇಷದಲಿ ಬಂದನು (ನಾಂ. ೦-೦೭). ೫. ಪ್ರಸಿದ್ಧವಾದ 
ಪದಿನೆಂಟು ಮಹಾಪುರಾಣಗಳಲ್ಲಿ ಒಂದು: ಕ್ರಮವಾಗಿ ಹದಿನೆಂಟು 
ಪುರಾಣಗಳ ಹೆಸರುಗಳು: (೧) ಬ್ರಹ್ಮ. . . (೧೬) ಮತ್ಸ್ಯ, (೧೭) 
ಗರುಡ, (೧೮) ಬ್ರಹ್ಮಾಂಡ (ಊಕರ- 0೩೬). ೬. [ಜ್ಯೋತಿ]ಹನ್ನೆರಡು 
ರಾಶಿಗಳಲ್ಲಿ ಕೊನೆಯದು ; ವಿನಾನರಾಶಿ : ಜಾಲದ ಎಡಮೆಗ್ಗುಲಲ್ಲಿರುವ 


ರಾಶಿ ಮತ್ಸ್ಯ (ಕ್ಷತ್ರ. 80) ಮ. [ನಾಟ್ಯ]ಸಂಯುತಹಸ್ತಗಳಲ್ಲಿ 
ಒಂದು ಬಗೆ: ಅಭಿನಯದರ್ಪಣದಲ್ಲಿ--೧. ಅಂಜಲಿ, ೨. ಕಪೋತ 


೧೭. ಮತ್ಸ್ಯ, ೧೮. ಕೂರ್ಮ (6೫ಕ್ಕ- ಇ). 
ಮತ್ತ್ಯ್ಯಂಡಿ (ನಾ)... ಬೆಲ್ಲವಾಗುವುದಕ್ಕೆ ಸ್ವಲ್ಪ 
'ಬ್ಬಿನ ಹಾಲಿನ ಪಾಕ; ಕಾಕಂಬಿ: “ಮತ್ಸಂಡಿ ಖಂಡಸಕ್ಕರೆಯಕ್ಕು” 
(ನುಂಗರಾ- ೪-೪); ಕಲ್ಲುಸಕ್ಕರೆ ಪುಟಿಕೆ ಆಗುವೆ ಹಾಗೆ ಕಾಯಿಸಿದ ಕಬ್ಬಿನ 
ಹಾಲಿಗೆ ಮತ್ಸ್ಮಂಡಿಯೆಂತಲೂ , . . ಹೆಸರುಗಳು” 
[ಸಂ, ಮತ್ತ್ಯಂಡೀ] 
ಮತ್ತ್ಯಕೃಷಿ (ನಾ)- ಮಾನುಗಾರಿಕೆ; ಮಾನುಸಾಕಣೆ : "* (ಕೃತಕವಾಗಿ) 
ಮಾನು ಬೆಳೆ; ಮತ್ಸ್ಯ ಕೃಷಿ'' (21401001870, ಇಂಕು). [ಸಂ.] 
ಮತ್ಸ್ಯಕ್ಷೇತ್ರ (ನಾ): (ನದಿ, ಕೆರೆ, ಸಮುದ್ರ ಇತ್ಯಾದಿಗಳ) ನೀರಿನಲ್ಲಿ 
ದೊರೆಯುವ ಮಾನು ಮೊದಲಾದ ಜಲಚರ ವಸ್ತುಗಳನ್ನು ಸಂಗ್ರ 
ಹಿಸುವ ಸ್ಥಳೆ: "ಮತ್ತ್ಯಕ್ಷೇತ್ರ; ಜಲವಸ್ತುಸಂಗ್ರಹ (ಸ್ಮಳ, ಸಂಸ್ಥೆ, 
ಉದ್ಮೋಗ)” (inher: ಶತ್ರಿಗಿ. ಆ): [ಸಂ.] 
ಮತ್ತ ಧ್ವಜ (ನಾ). ೧. ಮಾನಿನ ಗುರುತಿರುವ ಪತಾಕೆ. ೨. ಮಾನಿನ 
ಗುರುತನ್ನು ಪತಾಕೆಯಲ್ಲಿ ಉಳ್ಳವನಂ; ಮನ್ಮಥ. [ಸಂ.] 
ಮತ್ಸ್ಯನ್ಕಾಯ (ನಾ). ದೊಡ್ಡಮಾನು ಸಣ್ಣಮಾನನ್ನು ಹಿಡಿದು 
ನುಂಗುವುದು : p ಬಲಿಷ್ಠನಾದವನು ಅಶಕ್ತನನ್ನು ಹಿಡಿದು ಪೀಡಿಸು 
ಪುದು ಎಂಬುದಂ ಲೋಕರೂಢಿ: ದಂಡಧರರಿಲ್ಲದಂದು , , , ಅಂತ 
ರ್ದುಷ್ಟಬಲಪಜ್ಮನಗ್ರಸನದಿಂ ದುರ್ಬಲಜನದೊಳ್‌ ಮತ್ಸ್ಯನ್ಯಾಯಂ 
ಪ್ರವರ್ತಿಸುಗುಂ (ಅಂತಿ. 6-೭೪ ಐ). ೫5.) 
ಮತ್ಸ್ಯಪಿತ್ತ (ನಾ). ಒಂದು ಬಗೆಯ ಔಷಧದ್ರವ್ಯ: ಕಟುಕರೋಹಿಣಿ; 
“ಮತ್ಸ್ಯಪಿತ್ತಮೆನೆ ಕಟುಕರೋ! (ಮುಂಗಣ 93-46) ; “ಕಟು; , . ; 
ಮತ್ಸ್ಯಪಿತ್ರಾ ಕೃಷ್ಣಭೇದೀ./ ವಕ್ರಾಂಗೀ. ಶಕುಲಾದನೀರ೯ ಕಟುಕ 
ರೋಹಿಣಿಯ ಹೆಸರುಗಳು . . , ಇದು ಭೇದಿಯಾಗುವ ಗ್ರಂಧಿಕದ್ರವ್ಯ” 
(40,08: ೦೬೦), [ಸಂ. ಮತ್ಸೃಪಿತ್ತಾ) 
ಮತ್ಸ್ಯಪುರಾಣ (ನಾ). ಹದಿನೆಂಟುಮಹಾಪುರಾಣಗಳಲ್ಲಿ ಒಂದು: 
ಬ್ರಹ್ಮಪುರಾಣ . - - ಮತ್ಸ್ಯ್ಯಪುರಾಣ ಗಾರುಡಪುರುಣ ಬ್ರಹ್ಮಾಂಡಪುರಾಣ 
ವೆಂಬವೇ . , . ಹದಿನೆಂಟು ಮೂಲಪುರುಣಂಗಳ್‌ (೧೪. ೪) ; ಮತ್ಸ ಜ್ಞ 
ಪುರಾಣದಲ್ಲಿ, ಸಾತ್ವಿಕಪುರಾಣಗಳಲ್ಲಿ ವಿಷ್ಣುಮಹಾತ್ಮ್ಯವೂ . . - ನಿರೂಪಿತ 
ವಾಗಿದೆ (ಕಾರದ, ೦೬೭) - [ಇಂ.] 
ಮತ್ಸ್ಯಬಂಧನ (ನಾ). ಮಿನು ಹಿಡಿಯುವ ಒಂದು ಸಾಧನ ಃ ಗಾಳ ; 
“ಬಡಿಶಂ, ಮತ್ಸ್ಯಬಂಧನಂ - ೨ ಗಾಳಕ್ಕೆ ಹೆಸರುಗಳು” (ದಾಂತಿ 60)- 
[ಸಂ.] 
ಮತ್ಕ್ಯಬಂಧಿ (ನಾ). ಗಾಳಹಾಕುವವನು; ಬೆಸ್ತ; “ಕೈವರ್ತಃ, 
ಧೀವರಃ* ದಂಶಃ: ಮತ್ಕ್ಯಬಂಧೀ, ಚುಳಿಕ ಈ ೫ ಜುಲಗುಅಂ" 
(ತರಡು. ೯೩-೪೪೦). [ಸೆಂ. ಮತ್ತ ,ಬಂಧಿನ್‌] 


(es: 360). 


ಮತ್ತ್ಯಬಂಧಿನ 


ಮತ್ತ್ಯಬಂಧಿನಿ (ನು). ಮಾನು ಹಿಡಿಯುವ ಸಾಧನ ; ಮೀನಿನ ಬಲೆ: 
“ಆನಾಯಃ, ಜಾಳಃ, ಕುವೇಣೀ, ಮತ್ಸ್ಯಬಂಧಿನೀ - ಈ ೪ 
(ಹಲಾ. ೯೭-೪೪೦). [ಹಂ. ಮತ್ತೈಬಂಧಿನೀ] 

ಮತ್ತ್ಯಯಂತ್ರ (ನಾ). ಮಹಾಭಾರತದ ದ್ರೌಸದೀಸ್ವಯಂವ! 
ಸಂದರ್ಭದಲ್ಲಿ ರಾಜಕುಮಾರರ ಶಸ್ತ್ರಚಾತುರ್ಯವ; 
ಏರ್ಪಡಿಸಿದ್ದ ಮತ್ಸ್ಯವೆಂಬ ಲ] ನ 


ಸ್ಯ: 


ಎಲ್ಲಿ ಮತಯಂತ್ರದ ಭೇದ 
[Xo.] 
ಮತ್ಸ್ಯರೂಪ (ನಾ). ಮಿಾನಿನ ಆಕಾರವನ್ನು ಹೊಂದಿದವನು: 
ಮತ್ಸ್ಯಾವತಾರಿ : ಮತ್ತೃರೂಪನಾಗಿ ಮನಸು ಕಾಣಿಸಿಕೊಂಡು ಮಕ್ಕಳ 


ತಿದ್ದಿದ್ದು ಹೇಳಲಿ (ಭಕರ. ರಾ. ೨- [ಸಂ.] 


ಮತ್ತ್ಯರೇಖೆ (ನಾ). [ಸಾಮುದ್ರಿ] ಅಂಗೈಯಲ್ಲಿ ಇರುವ ಮಾನಿನ 


ಆಕಾರದ ಚಿಹ್ನೆ; p ಇದು ಐಶ್ವರ್ಯಸೂಚಕಚಿಡ್ಲೆಯೆ: 
ಹೇಳಲಾಗುತ್ತದೆ : ಯಾವಾತನ ಹತ್ತದಲ್ಲಿ ಮತ್ಸ್ಯರೇಖೆಯಿರಲು 


ಲಕ್ಷಾಧಿಪತಿಯಾಗುವನು (೫ಮುಂ. 83-08); ಸ್ತ್ರಿಯರ ಹಸ್ತದಲ್ಲಿ ಮತ್ಸ್ಯ 
ರೇಖೆಯಿರಲು ಸೌಭಾಗ್ಯವತಿಯಾಗುವಳು (ಸಾಮುಂ- ೦೨೯-೪).- 
[ಸಂ, ಮತ್ಸ್ಯರೇಖಾ] 

ಮತ್ತ್ಯಸುತ (ನಾ)- ವಿರುಟರಾಜನ ಮಗ : ಉತ್ತರಕುಮಾರ ; ಸಾರಥಿ 
ಮಾಡು ಮತ್ತ್ಯಸುತನುತ್ತರನಂ (ಶಂಶಥಾ. ೮-೯೭). [ಂ.] 

ಮತ್ಸ್ಯಾದ (ಗು)- ಮಾನನ್ನು ತಿನ್ನುವ. x.) 

ಮತ್ಸ್ಯಾವತಾರ (ನಾ). ೧. ವಿಷ್ಣುವಿನ ದಶಾವತಾರಗಳಲ್ಲಿ ಒಂದನೆ 
ಯದು: ಬಹುತಾಪಕ್ಕೆ ಬಿಗುರ್ತು ವಿಷ್ಣು ಪಡೆವಂ ಮತ್ಸ್ಯಾವತಾರಕ್ಕಿನಂ 
ತುಹಿನಾದ್ರೀಂದ್ರ ಮನೊತ್ತುಗೊಂಡು ನಡೆವಂ (1ಂ0ನೂ೭-6); ಪರಿಹರಿಸಿ 
ಮತ್ತ್ಸ್ಯಾವತಾರವನುರಗಳಟಕಂ ಸುತ್ತಿದನಲು ಶಿರಸಿನಲಿ (ಸಥ. 1೪-೪3) ; 
ಮತ್ಸ್ಯಾವತಾರದಲ್ಲಿ ವೇದೋದ್ಮಾರದ ಪ್ರಸಂಗವು ವರ್ಣಿತವಾಗಿದೆ (ಜಠರ. 
0). ೨. = ಮತ್ಸ್ಯರೂಪ; ಮತ್ತ್ಯೂಪತಾರಗೆ ಮಂದರೋ 
ದ್ಯಾರಗೆ . . . ಆರತಿಯೆತ್ತಿರೆ (ಪ್ರರಾರ- ರಾ. ೦-083-0), [ಸಂ.] 

ಮತ್ತ್ಯೇಶ (ಛಾ). ಮತ್ಸ್ಯದೇಶದ ಅರಸ: ವಿರಾಟರಾಜ : ಮನದೊಳೆ 
ಗಳುಕಿದರು ಮತ್ಸೇಶನರಸಿಯರು (ಕುವರಿ: ೦-೨೭) - [ಸಂ.) 

ಮತ್ತ್ಯೋದ್ಸ್ಯಮ (ನಾ). ಮಾನುಗಾರಿಕೆಯ ಉದ್ಯೋಗ: ಮಿನು 
ಸಾಕಣೆ: “ಮತ್ನ್ಕೋಡ್ಯವ; ಮಿನುಗಾರಿಕೆ” (ಭishery. ಕ್ರ. 4). 

[ಸಂ.] 

ಮಥನ (ನು). ೧. ಕಡೆಯುವಿಕೆ; ಮಂಥನ. ೨. ಪೀಡೆ. ಹಿಂಸೆ. 
೩. ಕೊಲೆ: ವಧೆ. ೪: ಕೊಂದುಹಾಕಿದವನು ; ಸಂಹಾರಕ: 
ರಾವಣಾಸುರಮಥನ . , . ಕಾವುದಾನತಜನವ ಗದುಗಿನ ವೀರನಾರಯಣ 
(ತ್ಮಾ, ೦-೦): ೫. ತಿಕ್ಕಾಟ; ಘರ್ಷಣೆ: ಮರಮರ ಮಥನದಿಂದ 
ಅಗ್ನಿ ಹುಟ್ಟಿ ಆ ಮರನೆಲ್ಲವ ಸುಡದಿಪ್ಪುದೆ (046. 669). ೬. ಜಗಳ; 
ಕಾದಾಟ: ಮರ್ತ್ಯರೊಳ್‌ ವೆಗ್ಗಳವಲ್ಲವೈ (ಮಾತ. 6) 
ಅತಿಯುಕ್ತಿಯುಳ್ಳವರು. ಮಥನಕ್ಕೆಯಳುಕುವರು (ನರೋ. ೨-೪೦). 
೭. ಆಲೋಚನೆ: ವಿಚಾರ: ಮಧಿಸಲು ಉದ್ಭವಿಸುವುದು ವಂತಿಯಲೇ 
ಪರತತ್ವಮದರಿಂ ಮಥನವನೆ ಪೊರಗೊಳಗೆ ಲಂಬಿಸಿ ಸಿದ್ದ (ನಗ. 


ವನಂ 


0-೩೪). ೮. ಚರ್ಚೆ: ವಾದ: ತರ್ಕ: ಮಥನದ 
ವುದೆ ಬ್ರಹ್ಮವು ಶ್ರುತಿ ಸ್ಮೃತಿಗಳಿಗೆ ಅಳವಡದು ನೋಡಾ (ಅತ. 


೨34-00೩0 ). [ಸಂ.) 
ಮಥನಿಸು (ಕ್ರಿ). ೧. ಕಡೆ: ಕಲಕು; ಕದಡು: ಆ ಘಟೋತ್ಕ 
ಮಥ ನಿಸುವ ಬಲಜಲಧಿಯ ಗನ್ನಗತಕದಿ ಕೊಲುವ ಪರಿಭವದ 


ಚನಃ 


ವಿಷದ; 


೬೮೯೧ 


28 


೩5 


ಗಳನ್ನು ಸೈರಿಸ 


ರಂಗ. ೩೭-೫೩). 2. 
ಪುಟ್ಟಿ ಸುತ್ತಣ ತರುವ 


೦೪-೯). ೩. ಘರ್ಷಣೆಯಾಗು; ತಾಕಲಾಟವುಂಟಾಗು : ಫಲ 
ದುಶ್ಶಾಸನಂಗಂ ಮಥನಿಸಿತು ಕಲಿಘಟೋತ್ಕಚನೊಡನೆ ಭಗದತ್ತ ತಾಗಿದನು 
೪. ಕಾಳಗ ಮಾಡು; ಹೋರಾಡು: ದೇವತೆಗಳ 


ಮರಳಿ ರಿಪಸೇನೆ ಏತಿಯೊಳುವರಿಸೆ (ಕುರುಡ ೬೪-೪). ೫. ವಾದ 


ಖಡ ಗಂಟಿಕ್ಕಿಕೊಂಡು ಕಂಡಕಂಡವ 


; ಅಯೆನುತ ದೊಳೆಗುವ 

ನು ಮಧಿಕರು ಬಿಡದೆ ಘೂರ್ಮಿಸಿ 
ದುಗ್ಧನಿಧಿ ಘೋಳಿಡಲು ($ಭಗ. 0)- [x°.] 

ಮಥಿತ. (ಗು). ೧. ಕಡೆದ ; ಮಧಿಸಿದ : ದಾನವಾಚಳಮಧಿತಸೇನಾಂಭೋ 
ನಿಧಿಯ ಪರಿಭವದ ವಿಷದುರಿಗಾ ನರೇಂದ್ರನಿಕಾಯ ಹೊಕ್ಕುದು ರವಿಸುತನ 
ಮಜ್‌ಯ (ಉನ್ಕಾರ್ರೋ: ೬-೦), ೨. ನಾಶಗೊಳಿಸಿದ: (ನಾ). ೩. 
ನೀರು ಬೆರಸದೆ ಕಡೆದ ಮೊಸರು; *ಮಧಿತಮಾ ತಕ್ರ 
ಮೆಂದೊಡಳೆ” (ಮೂಂಗಣ. 8೪-3); ನೀರನೆರೆಯದೆ ಕೆನೆಯ ತೆಗೆದು ಕಡೆದುದು 
ಮಧಿತವೆಂಬ ಮಜ್ಜಿಗೆ (ಊೀನುಸೂ. 3೮). [x0.] 

ಮಧಿತಾರ್ಥ (ನಾ)- ವಾದವಿವಾದಗಳಿಂದ ಹೊಮ್ಮುವ ತತ್ವ 
ಮುಖ್ಯಾರ್ಥ : ಇದಿಷ್ಟು ಈ ಉಪದೇಶದ ಮಧಿತೀರ್ಥ (ಶುರು. ೩೪೪), 

[te] 

ಮಧಿಯಿಸು ` ಮಧಿಸು' ನೋ. 

ಮಧಿಸು, ಮಧಿಯಿಸು (ಕ್ರಿ). ೧. ಕಡೆ : ಮಂಥನ ಮಾಡು: ಮಂದರಂ 
ಮಧಥಿಸಲ* ಕ್ಷೀರಸಮುದ್ರದೊಳ್‌ ಬಹುವಿಷಂ ತಾಂ ಪುಟ್ಟದೆ. 
(ತೋಮೇಕೆ, 60) ; ತಳಮಳವಿದೇನಿಳೆಗೆ ? ದೇವ ದನುಜರ್‌ ಮಧಿಸೆ 


ತಕ್ರ: 


ಮಧಿಸಿ ಮಧಿಸಲು ಪುಟ್ಟುವುದಲೈ 
(ಹಣ. 0೬-೩೪), ಹ, ವಾದಿಸು ; ವಾಗ್ವಾದ 
ನೀನೊಡೆಯೆನೆಂದಟಃದೀಶ್ವರ ನಿಮ್ಮನರ್ಚಿಸುತ್ತಿರದಿರದೆಲ್ಲ 
ಥಿಸಿ ತರ್ಕಿಸಿ ನೋಯಿಸಿ ನೋಯುತುಂ ವೃಥಾ ನೆರೆದುನೆಗಳ್ತು 
ಕಣ್ಣಿಡುವರೇಂ ಮರುಳ್ಳೊಂಡರೊ (ಶಂಕಾ, ೭೩). ಉ. ವಿವಚಿಸು ; 
ಆಲೋಚನೆ ಮಾಡು : ಕೃತಿಯ ನವಧರಿಸುವು: 
ಮಂಗಳವೀವುದಧಿಕರು ಮಧಿಸುವುದು (ಕುದು ೧-0೬) $ ಇಂತಿವನಾತ್ಮ 
ವಿವೇಕಶಕ್ತಿಯಿಂ ಮಧಿಸಿ ಜಡಾಂಗಮಂ ಬಿಸು! ೬. ಸತ್ತಥಗತನಪ್ಪಂ 
(ಕತಕ. ೦೯೮-೮೭) ; ಹರೆದುದೀ ವೃತ್ತಾಂತವಿದನಾದರಿಸಿದಳಲೈ ಪೂರ್ವ 
ಮಾಯಾತರುಣಿ ಮಂಥರೆ ಮಧಿಸಿ ಮನದಲಿ ಪೂರ್ವಸೂಚಿತವ (ತೊರಂಾ- 
೨-೦-೨೦). ಮಧಿಯಿಸು; ೩. ಪರಸಮಯಸ್ಥರೆಲ್ಲಂ . - - ಮಂಚಣಪಂಡಿತರಂ 
ಬರಿಸಿ ತಮ್ಮತಮ್ಮ ಶಾಸ್ಟ್ರೋಕ್ತಿಯುಕ್ತಿಯಮರೆ ಬೇಜಕಿವೇಖ ಮಸಗಿ 
ಮಧಿಯಿಸೆ (ಧೃತಂ. ೩-೩೭ 5)... ೫... ನೋಯಿಸಂ ; ಪೀಡಿಸು: 
ಅಪೆಡರಿಸಿದಳೀ ಕಾಮಿನಿ ಲಪನಶ್ರೀಯಿಂದಮೆನ್ನ ಚೆಲ್ವ ತಾನೆಂಬಪಕಾರ 


ಕವಿಯ ಮಃ 


ಮದ 


ಶೋಷದಿಂ ಶಶಿಯಪಾರಕರಪುತದಿಂದೆ 

"ಮನಸು 
[ ಮಥನ 4 - ಇಸ್ಟು] 

ಮದ (ನಾ). ೧. (ಮಾದಕದೃವ್ಯಸೇವನೆಯಿಂದುಂಟಾಗುವು ಅಮಲು : 

ಮತ್ತು. ೨. ಹುಚ್ಚು ; ಬುದ್ಧಿಭ್ರಮಣೆ. ತೀವ್ರವಾದ 

ಕಾಮದ ಬಯಕೆ; ವಿಷಯಣಭಿಲಾಷೆ. ೪. ಸಂತೋಷಾತಿಶಯ ; 

ಉಲ್ಲಾಸ : ರ ಹಕ್ಕೆ ಕಾಮಕಾತರ: 


ಜನದೃಷ್ಟಿಗಪೂರ್ವತುಪ್ಟಿಯ 


ಮಧಿಯಿಸುತಿರ್ಪರ೦ (ಂತ್ರಕ್ಯ-, 


3-೧೩೪). 


ಇಸ: 


ಫೊ 


'ಕೊಬರ ಕ 
ದರ್ಪ : “ದರ್ಹಂ 


ಮೆನೆ ಗರ್ವಮದು?  (ಮಗಗರಾ- ೧80-01) : ಮದವಳಿದು ನಿಜವಳಿದ 
ಬಳಿಕ ಅದು ಸತ್ಯ ಕಾಣಾ (೦೫೭. ೮೬ ಸರ್ವಥಾ 
ಕೇಡು ಮರ್ತರಿಗೆ (ಅನ್ನುತ. ೨-30). ಓ. 
ಬಿರುಜವ್ವನ. ೭. ಮದ್ಯ ಮೊದಲಾದ ಮಾದಕಪೇಯ. 


೮. ಜೇನುತುಪ್ಪ. ೯. ಬೆದೆಯೇರಿದ ಆನೆಯ ಗಂಡಸ್ಮಳದಿಂದ 
ಸುರಿಯುವ ದ್ರವ: ಮದೋದಕ ; “ದಾನಮೆನೆ ಮದ 
ಮೆನಿಸಿಕ್ಕುಂ” (ಮೂಸರಾ, ೬-0): ಕಾಯ್ಗುಳಿಂದಮಿಂಬಾಗಿರೆ ಸೋರ್ವ! 
ಸೋನೆ ಮದಮಾಗಿರೆ ಮಾವಿನ ಬಂದ ಕೋಡೆ ಕೋಡಾಗಿರೆ ಕೋಡು! 
ಗೊಂಡು ಪರಿದತ್ತು ವಸಂತಗಜಂ ವಿಯೋಗಿಯುಂ (ಕುತ: ೨-೦೫) 
ಮದಮಂ ಗಂಡಸ್ಮಳೋದೀರ್ಣಕಂಪದೊಳಂ ಸೇವಿಸಿ ತುಂಬಿಗಳ್‌ ತಣಿ: 
(ತತ್ತಶು-- ೧5-0೦): ೧೦. ತುಂಬಿ: ಭ್ರಮರ. ೧೧. ಹತ್ತಿ; ಕಾರ್ಪಾಸ. 
೧೨. ನೀರಿನ ತೆರೆ : ಆಲೆ: 

ದೊಳು ಮತ್ತಗಜದ 


(worm. ೦080-99): '` 


ಮದಾಹ್ವಯಂ'` 
ಒಂದು ಬಗೆಯ ಸುಗಂಧ ದ್ರವ್ಯ: 
೧೫. ಚೆಲುವಾದುದು. ೧೬. 
ಕುಂದಲ್‌, ದುದ- ಉಪ್ತಾತಿ (ವಗ: ೦೦-0೮೫). ೧೭. [ಕಾವ್ಯವಿಖ 
ಮೂವತ್ತುಮೂರು ಸಂಚಾರಿಭಾವಗಳಲ್ಲಿ ಒಂದು: 
ದಿಂದ ಉಂಟಾಗುವ ಉಲ್ಲಾಸಸಹಿತವಾದ ಮೈಮರವು, ಮದ 
(ಉಕಾ, ೩9೩): ಮಂತಿನಿವೇಳದಾವದಿತ್ಯಶುಮಮದಜಡತಾಗ್ಲಾನಿ . 

ಮೃತಿಗಳಿವಿಂತೆಯ್ದೆ ವಂ. (ಉಾಷ್ಯಾಕ ೭3). ೧೮. [ಗು 
ಎಂಟು ಎಂಬ ಸಂಖ್ಯೆಯ ಸಂಕೇತ : ಮರಿತಾಷ್ಟಕಕರ್ಮಂ 


ದಿಜನ್ನಗಂ ಮದವಡನುಷ್ಟುಪ್ಪಂದಂ , , , ಆರೆಯೆಯೆಂಟಕ್ಕಿ 


(ವಾನರ, ೧09). 


ಒಂದು ಜಗೆಯ. 


(ನವನ 


ಪಃ 


| 


ಕರಿ 


ವಸು 


(ವೃವಶಾ- 6-6) - 

ಮದಂಕಲೆಗ ಒಂದು ಬಿರುದು: A 
ಕಾನೀನ: ದ್ರೋಹರ ಸೂಲಂ ಕಲೆಗಳ್ಳಂ (ಎಕ. ೫1, 
ರಾವಣ. ೦೨೪-೧೫ ಸು- 10421). ಮದದಾನೆ, ಮದ್ದಾನೆ 


ಗುಣರತ್ನಾಕರಂ 


ಸತ್ಯ 


ಆನೆ; ಸೊಕ್ಕಿದ ೦. ಪೆಸುಗೂಸು ಮೊಲೆಯಂ 
ಪೆಣೂಸು ತವಮು ನೆನೆವಂತೂ (ಕರ್ಮಾಮ್ಮು.. ೩-೦೯೦) 


ಮದ್ಮಾನೆಗೆ ಸಿಂಹ ಮಲೆತಂತೆ ಸುಭಟಾನಿರುದ್ದೆ ನಿಂದಿರ್ದ ಭೀತಿಸದೆ 

ಮದದಾನೇಧವಳ - ಒಂದು ಬಿರುದು : ಆರೋಹಕ 

ನೇಧವಳಂ ಬ್ಯಾಳೆಗಜಮಲ್ಲಂ 
9.3 

ಮದಕರಿ (ನಾ). ಮದವೇರಿದ ಆನೆ; ಸೊಕ್ಕಿದ ಆನೆ : ಮದಃರಿಯ ಪರಿವ 

ಭರದಿಂಬದಿರ್ದೊಡೆ ನೆಲನೊಡ್ಡಿ ನಿಂದ ಚದುರಂಗಮುಮೊರ್ವೊದಲೇೆ 


(ಎ 


೪, ೦೬-೨೦; 1019). 


೬1೮೯೨ 


28 


40 


43 


ಮದಗಡ 


ನಡುಗಿದುದು (ತಂಶಣ. ೧೧-೭೦): ಸಿಂಗಕ್ಕೊ ರಿಯಂತೆ 

ಜಂಗಮಕ್ಕೊಲಿದೆನಯ್ಕಾ (೫೮. ೩೮೦) ; ಸರ್ವಾಸ್ತ್ರಘಾತಸ್ಮುರಣದದಕರಿ 

ಮಕ್ಷಿಕಾಸಂಘಾತದಂದದಲಿ ಕೆರಳಿ 6 

ಮದಕರಿದನುಜಹರ- ರೂಪದ ರಾಕ್ಷಸನನ್ನು ಕೊಂದ 

ವನು; ಶಿವ: ಕರಿಯ ಗೆ ಮದಕರಿದನುಜಹರಗೆ ಭಿಕ್ಷದ ನೀಡಿ 
ಮುಂಗಾರ ಸಸಿಯಂತೆ ಕಣ್ಣೆ ಸೆದಳು (0೪. ೩-೨೪): [ಸೆಂ. ಮದಕರಿನ್‌] 

ಮದಕಲ (ಗ). ೧. (ಮತ್ತೆ ಸರಿದಂತೆ) ಮೃದುವಾಗಿಯೂ ಮಧುರ 
ವಾಗಿಯೂ ಧ್ವನಿ ಮಾಡುವ : ಮದಕಲ[8೩೫೦. ಳ]ಹಂಸೆಯ ಹಿಂಡಿದೆ. 
ಪೊದಟ್ಟಿ ಚೆಮರೀಜಮಾಗೆ (ಉಂಪು- 90-೬)- (ನಾ). ೨. ಮದವೇರಿದ 
ಆನೆ. [ಸಂ.] 

ಮದಕಾರಿ (ನಾ). (ಕರಾ) ಹಿರೇಜೇನೆ : ಕುಷ್ಕರೋಗ- 

[“- ತುಳು. ಮದಕರಿ) 

ಮದಗ `ಮದಗ್ಮು` ನೋ. 

ಮದಗಂಧ (ನಾ). ೧. ಆನೆಯ ಮದೋದಕದ ವಾಸನೆ: ಮದಗಂಧಮೆಂದೆ 
ಸಪ್ತಚ್ಛದಗಂಧಮನೀ ವನೇಭವಾಘ್ರಾಣಿಸಿ ಪೆರ್ಚಿದ ಮಸಂದಿಂದೆ. 
ಪಾಯಲ್ಪೊಡರ್ಪುಗೆಯ್ದವುದು ನೋಡ ವನವೇದಿಕೆಯಂ (ಅಂತ್ರ: 00-೬೨) ; 
ಮದಗಂಧಸಾರಸಪ್ತಚ್ಛದಂಗಳಿಂ ಪುದಿದು ಬೆಳೆದ ತಾಪಿಂಛದ ಪೆರ್ಫೊದಜಿ 
ಕರಿಶಂಕೆಯಿಂ ಪಾಯ್ದದಆೊಳ್‌ ಹರಿವಿತತಿ ಬಂಜಿವಡಿಪುದು ಮುಳಿಸಂ 
(ಕಂಡ್ರಫ್ರ- 8-80): ಮದಗಂಧಕ್ಕನ್ಮವನ್ಯದ್ವಿರದತತಿ ಬೆನ್ನಿತ್ತು ಮತ್ತೆಲ್ಲಿಯುಂ 
ನಿಲ್ಲದೆ ಶಂಕೋದ್ರೇಕದಿಂ ದೆಸೆಯ ಕಡೆವರಂ ಪೋದವು (ಶಾರ್ಕ್ರಶಿ. ೪-04). 
ಪಿ. ಹಿತಕರವಾದ ಸುವಾಸನೆ : ಮದಗಂಧಮನೋಹರಿ ಸಂಮದಕಾರಿಣಿ 
« » « ಸುಖದಾಯಿನಿಯೆನಿಸಿದ ಮದಿರಾವಧುವಿರ್ದಳಾ ಕದಂಬದ್ರುಮ 
ದೊಳ್‌($ಗಂ- 6-೨೫). [ಸಂ.] 

|ಮದಗಂಧಿ (ನಾ. ಮುದೋದಕದ ವಾಸನೆಯುಳ್ಳೆ ಒಂದು ಬಗೆಯ 
ನಸ್ಮ : ಚುಪಕಸಪ್ತಪರ್ಣಮದಗಂಧಿಯಂ . . . ತರಿಸಿ ದಿಗ್ವಿ ರ್ವಿಜಯಕ್ಕೆ 
ಜಿನೇಂದ್ರಚಂದ್ರದೇವಂ ಪೊಜಿಮಟ್ಟನೇಜ೫ನ್‌ ಜಯಮಂ ಜಯಪರ್ವತಯಾನ 
ನಾಗಮಂ (82ತಿಪು- ೧೦-೦೪೪ ೮), [ಸೆಂ. ಮದಗಂಧಿನ್‌' 

ಮದಗಜ (ನಾ). ಇ ಮದಕರಿ : ಮದಗಜಬ್ಯಂಹಿತದ್ವನಿ ತುರಂಗಮಹೇಷಿತ 
ಘೋಷದೊಳ" ಪೊದಟಿಕ್ಟೊದವೆ (ತಂಶಠಾ- ೯-೨೬) : ಮದಗಜದ ರದನಮಂ 

ಮಃ ಹೊಯ್ತು ನಿಜಖಡ್ಮದೆ ತತೃಡ್ಗಮಂ. 
(2. ೬-೯): ಕುದುರೆ ಹಾಯ್ದೆವು ಕಂಡ ಮುಖದಲಿ ಮದಗಜಾವಳಿ 
ಯೋಡಿದವು (ಕುವ್ಮಾಕ: ೨೦-೨): [ಸಂ.) 

ಮದಗಜಗಮನೆ (ನಾ).ಮದದಾನೆಯಂತೆ ನಿಧಾನವಾಗಿ ನಡೆಯುವವಳು: 
ಗೋವರ್ಧನಕಂದರದೊಳ್‌ ಶಿಖಿನರ್ತನಂಗಳಂ ನೋಡು ಮದನಮದಗಜ 
ಗಮನೇ [ಕಾಣಂ. ಲಲಿತಕೇಕಾನ್ವಿತಮಂ] (ತತ: ೫-080) : ಮದಗಜ 

ಎಂ. . , . ಹಾವಭಾವಲಾವಣ್ಯದ ನೆಲೆಯಂ ಕಂಡು 
(ರರ್ಮಾರ್ಮ- ೧೦-೪೦). [ಸಂ. ಮದಗಜಗಮನಾ] 

ಮದಗಜಗಾಮಿನಿ (ನಾ). ಎ ಮದಗೆಜಗಮನೆ : ಮದಗಜಗಾಮಿನಿ. , . 
ಜಿನಚೈತ್ಯಾಲಯಮಂ ಮುದದಿಂದಂ ಪಲವನರ್ತಿಯಿಂ ಮಾಡಿಸು ನೀಂ 
(ನರ್ಮಾನ್ನು- ೩-3೬೪) 7 ಮದಗಜಗಾಮಿನಿ ಕಾಮಿನಿ ಬಂದಳು ಲೀಲೆಯಿಂದಲಸ 

| ಭಾವದೊಳು (ಇಂತಾಶ. ೯6-60): [ಸಂ. ಮದಗಜಗಾಮಿನೀ] 

ಮದಗಡ (ನಾ). ೧. ಸರ್ಕಾರವು ವ್ಯವಸಾಯದ ಸೌಕರ್ಯಗಳಿಗಾಗಿ 
ರೈತರಿಗೆ ಬಡ್ಡಿಯಿಲ್ಲದೆ ಕೊಡುವ ಸಾಲ: “ಮದೆಗಡ-ತಗಾಯಿ” 


ನು (ಕುನ್ಮಾಕ- ೦೫-೨೦). 
ಸನನ: 


* ೬ ಮೆಂಜ್‌ವಂದಃ 


ಗಮನೆ 


(ಶಾನಕೋ- ೨೭). ವಿ. ತೆರ; ಕನ್ಯಾಶುಲ್ಯ: ಆಗ ಗಂಡಿನವರು 
ಹೆಣ್ಣಿಗಾಗಿ “ಮದಗಡ”ವನ್ನು ಪಂಚುಯ್ತುರ ಎದುರಿಗೇ ಕೊಡುವರು 


ಘಹುಟ್ಕಪ. ೮). [3 +] 


ಮದಗ, 


ಮದಗ್ಕು (ಕ್ರಿ). ಕೆರೆಯಲ್ಲಿ ನೀರುತುಂಬಿ ಕೋಡಿ ಹರಿದ:ಹೋಗು : 
ಮಳೆಯಿಂದಾಗಿ ನಮ್ಮೂರ ಕೆರೆ ಮದಗುತ್ತಿದೆ (ರೂಂ). 
ಮದಗ್ಯು, ಮದಗ (ನಾ). ೧. ಕೋಡಿ; ತೂ ()- ೨- 
ಕೆರೆ; ಕೊಳ; ತಟಾಕ: ಚನ್ಹ)ಸೂರ್ಯಕಾಲಮೃರಂ ಸಲ್ವನ್ನೆ 
ಕೊಟ್ಟರ್‌ ಮದಗಿನ ಮಣ್ನ ಮೇಗೆ ಒನ್ದು ಕೊಲಿಮೆಗೆ ಒರ್ಕೃಣ್ಣುಗ 
ಮಣ್ಣು (4943. 1x-i, 06-0೭ ; 888). ಮದಗ: ೧. ಮದಗ 
ದೊಳಗೆ ನೀರು ಗಳಗಳನಿಳಿವಂತೆ ಮದಗಜಹಯರಥಸೇನೆ ಕದುಬಿ 
ಮೊತ್ತದಿ ಪೊಳಮಡುತಿದ್ದುದಾ ಗುಹೆಯುದರದಿಂದುತ್ತರಧರೆಗೆ (ರರ. 
೩೪.೨). ೨. ಗಣ್ಣೆಯ ಮಾದೆಯನುಯಕ್ಕನು ಮದಗದನು ಮಾಡಿಸಿ 
ಕೊಡಿಯನು ಕಟ್ಟಿಸಿ ಯಿ ಕೆಜಿಯ ಕಲುಕಟ್ಟಿಯನು ಕಟ್ಟಿಸಿದರು 
(ಎಕ, ೩೪1 ಗುಲ್ಮ. ೧೮-೭; 1366) ; ಆ ಸದಾಶಿವರಾಯನಾಯಕಂ . . , 
ಮಾದಣವೊಡೆಯರ ಮುಖದಿಂ ಮದಗದ ಕೆಲಸಮಂ ಸಂಪೂರ್ಜಮನಾಗಿಸಿ 
೬ ಅಧಿಕಸನ್ಮಾನಂಬೆತ್ತಂ (ಕಕ್ಕ, ೨-೩6) ; ನನ್ನ ಮಾನಸದ ಮದಗವೆ 
ಮುಳುಗಿ ನೋಡಿದೆ, ದಿಟ್ಟಿಸಿ ನೋಡಿದೆ (ಣದ್ಮೂಕೆ- 900-೭). 
[ದೇ.॥ ತವು. ಮತಕು; ತುಳು. ಮದಗ; ತೆಲು. ಮದುಗ್ಳು 
ಮದುಮು, ಮದುವು] 
ಮದಗೊಬ್ಬು (ನಾ). ಅಹಂಕಾರ ; ಸೊಕ್ಕು: ಗರ್ವ: ಮಕರೇಶ 
ನೀನಿಂದು ಮುಳಿದು ಮದಗೊಬ್ಬಿನಲಿ ವೈರವ ಬೆಳಸಿ ಕೆಣಕಿದೊಡಾ 
ನೃಪಾಲಕತಿಲಕ ತೆಕ್ಕುವನೇ ವಿವೇಕಕೆ ಮನವ ಮಾಡು (ತೊರರಾ- ೩-೭-೪೦), 
£ ಇದು ಒಂದೇ ಅರ್ಥದ ಎರಡು ರೂಪಗಳು ಸೇರಿ ಆದ ಶಬ್ದ. 
( ಮಧ + ಕೊಬ್ಬು (ಆ ಕೊರ್ವು)] 
ಮದಚಳೆ (ನಾ). ಮದದಿಂದ ಚಂಚಲೆಯಾಗಿರುವವಳು: ಮದಜಳೆ 
ಯಾಗಿ ನೀರ್ಮೊಗೆವ ಬೇಚರಕಂತೆಯ ಹಸ್ತದಿಂ ಬಟಲ್ವಿದ ನವರೌಪ್ಯ 
ಕುಂಭಮೆ ತರಂಗಿತನಾಕತರಂಗಿಣೀಪ್ರವಾಹದೊಳಿದೆ. ಕುಣಲಾದಪುದೆನಲ 
ಪೊಳೆಯತಿರ್ದುದು. ಚಂಡಮರೀಚಿಮಂಡಲಂ (3ಗರಿ- ೪-೬೨). 
(ಸಂ. ಮದಚಲಃ] 
ಮದಜಲ. ಮದಜಳೆ (ನಾ). ಸೊಕ್ಕೇರಿದ ಆನೆಯ ಗಂಡಸ್ಮಳದಿಂದ 
ಸುರಿಯುವ ರಸ ; ದಾನರಸ ; ಮದೋದಕ:  ಮದಜಲಧಾರೆ 
ಯಿಲ್ಲದ ದಿಶಾಗಜದಂತೆ - . . ಸೀತೆಯಿಲ್ಲದ ರಘುವಂಶರಾಮನಿರೆ ನೋಡಿದ 
ನಾಕುಲನಾಗಿ ಲಕ್ಷ್ಮಣಂ (ಶಂರಾಶಾ. ೯-083) ;:. ಶೈಲದೆಡಬಲದೊಆತೆ 
ಮೆನೆ ಸುಕಪೋಲದಲಿ ದಾರಿಡುವ ಮದಜಲಧಾರೆಗಳ . . , ಶುಂಡಾಲವನು 
ನೋಡಿದರು (ಕಣಣ: 00-00). ಮದಜಳ ; ಮದಜಳನಿರ್ಶುರ 
ವಾರಣದಿಂ ಸೊದೆವಳಿದರಮನೆಯಂ ಬಳಸಿದಾನೆಸಾಲುಗಳೆಸೆಗುಂ (ಕಂತಿ. 
೨-೬೩) : ಮದಜಳನೀಳಕಂಠಕಳಿತಂ ವಿಷಮಾನಳಭೀಮಲೋಚನಂ.. . 
ಕಣ್ಣೊದವಿದ ಶೋಭೆಯಂ ಕುಡುತಮಿರ್ಪುದು (ಪಾರ್ಕ್ಯಫು- 9-043), [ಸಂ.) 


ಮದಜಳ 'ಮದಜಲ' ನೋ. 


ಮದಡ, ಮಜಡ (ನಾ). ೧. ದಡ್ಡ : ಬುದ್ಧಿಹೀನ; ಮಂದಮತಿ: 
ಮದಡನಿವನೆಂದೆನ್ನ ಗದಜದಿರಿ (ಈುಕೋ2,೭-೬) ; ಮದಡರೆನಿಪೆನ್ನ ಭಕ್ತ 
ರ್ಗಾಜ್ಞ್ಯೇಃ ಯಂ ಮಾಳ್ಪೆನಯ್ಕಾ (ಸ್ಮೀತ ೭-60) ; ಮದಡನೇತಕೆ ಭಾಷೆ 
ಕಂದುಕುಂದಿಲ್ಲದ ಬಹುಪ್ರಗಲ್ಫುನ್ವಿತೆ ಸುಕಂದನಂ . , . ಪಾಲಿಸು 
(ಶ್ರಕುಶು- 4-009) ; ಉದಯಕಾಲದಿ ಈ ಪದವ ಪಠಿಸಲು ಮದಡನಾದರೂ 
ಜ್ಞಾನ ಉದಯವಾಹುದೋ (8ಾ-೦೩೩). ಮಜಡ:; ೧.ಗ್ರಂಥದರ್ಥಂಗಳಂ 
ಶಾಸ್ತ್ರಮನ್ನರಿಯೆ ಮಜಡ ನಾನೂ [ಶಾಕಾಂ- ಶಾಸ್ತ್ರಗಳನರಿಯದಾ 
ಜಡನೂ] ತಿಳಿಯಲಿದರ ಗುಣುಗುಣಂಗಳಂ (ತುರಗ... ೧-೦೨), 
ಈ ಜಡಸ್ವಭಾವದವನು ; ಅಲಸಿ : ಗಜಬಜವಿದೇನೆನುತ ನಿದ್ರೆಯ 
ಮಜಡರೊಳಗೊಳಗಟ್‌ದರೀತನ ಭುಜಬಲಕೆ ಮಲೆತವರ ಕಾಣೆನು! 


೬೮೩ 


ಮದದ್ವಿಪ 


ಸೃಂಜಯಾದಿಗಳ (ಕುತ್ಮಾಗ- ೯-೩೩) ; ಆ ಶಂಭುವ! 
ಕುಬೇರರು ಮಜಡರೀ ೨ತದಲಿ ವಿಜತತಿಮಿರ 
ವೆನಿಪ್ಪ ಸೋಮಾಂಬುಜಸಖರು ತಾವಜ್‌ಯರೇತಕೆ (ರಾಗ: ೬-೩೨೪). 

[ಮದಡು 4 ಎಲ್ಲ. | ತಮಿ. ಮಚಟನ್‌ ಇ ದುಷ್ಪ ; ತುಳು: 
ಮದಡೆ ; ತೆಲು. ಮದಟ] 


ವನು ನಿಜವನಿಂದ್ರಾನಲ 


ಮಾತ 


ಪವಮಾನವರುಣರದಾ: 


ಮದಡತನ (ನಾ). ದಡ್ಡತನ ; ಅವಿವೇಕ: ಮದಡತನವಿದು ಬೇಡ 


ನೀವಿಪ್ಪುದು ವಿಚಾರಿಸೆ ನೀತಿಯಲ್ಲ (8ನ್ಮುಶಂ: ೪-5೦) ; ಘನತರೌಷಧಿಯ 
ಕುಲಕೆ ಶಿವನೇ ಪತಿಯೆನಿಪ್ಪುದಂ ತಿಳಿಯದೇ ಮದಡತನದಿಂದೆ ಸವಿದ 
ಲಲಿತಾನ್ನಸಿಕ್ಕಕಬಳಮದತ್ತಿವಣ್ಣಲ್ಲೆ (ಕಾತೋಫ- ೯-೦0೭). 

[ಮದಡ 3. -ತನ್ನ/ತೆಲು. ಮದಟತನಮು) 


ಮದಡು, ಮಜಡು (ನಾ). ೧. ದಡ್ಡತನ ; ಅವಿವೇಕ: (9). 


೨. ಅವಿವೇಕದಿಂದ ಕಣಡಿದುದು ; ತಿಳಿಗೇಡಿಯಾವುದು : 
ಗಂಡಸರ ಬುದ್ಧಿ ಬಲು ಮದಡು (ಸ್ಕೂಂಬ. ೨09) ; ಅವನ ಬುದ್ಧಿ 
ಮದಡು (ಏೃತರು. ೩00). (ಗು)- ೩. ಮೂರ್ಪತನದ ; ತಿಳಿಗೇಡಿ 
ಯಾದ ; ಮದಡು ಮಾನವ ನಿನ್ನ ಉದರಚಿಂತೆಯ ಬಿಡು (001ಕ್ಕ-೦೩೩- ೪). 
ಮಜಡು : ೪. ಕೆಲಸಕ್ಕೆ ಬಾರದುದು ; ಅಪ್ರಯೋಜಕವಾದುದು : 
ಮಜಡು ಮಣಕನೋದಿಯೋದಿ ಸುಜನರೆಲ್ಲರು ರೀತಿಗೆಟ್ಟಿರು (86೧ 
90೬-೩೬). ೫. ಜಡಸ್ವಭಾವದ ವ್ಯಕ್ತಿ ; ಅಲಸಿ: ಧಾತುಗಾಣಿಸಿ 
ಕೊಳೆದ ಮಜಡುಗಳ್‌ ಗೊಜಡುಗಳ್‌ . , . ಸತಿಯರ್‌ (480. 3-8). 
[ದೇ.॥ ತುಳು. ಮದಡ್‌, ಮದಡೆ] 


20 
ಮದತು "ಮದತ್ತು' ನೋ. 
ಮದತೇಗ (ನಾ). ಒಂದು ಬಗೆಯ ತೇಗದ ಮರ: ಕೋಲ್ತೇಗ, ಮದತೇಗ, 


ಮದತ್ತು, ಮದತು. ಮದದ, 


ಕಾಡುಕಣಿಗಲು (ನ್ಕ3ಿಗ- ೩೦-೩6), [ಮದ 4 ತೇಗ, (ತೇಗ್ಳು)] 
ುದ್ಧತು. ಮದ್ದತ್ತು (ನಾ). ೧. 
ನೆರವು; ಸಹಾಯ: ತಾವುಯೆಷ್ಟು ಮೆಹರ್ಬಾನಗಿ ಮದತ್ತು 
ಮಾಡಲಾದೀತೋ ಅಷ್ಟು ಮದತ್ತು ಮಾಡಬೇಕು (ಉಕೇಂದ್ರ- ೩೦)- 
೨. ನೆರವು ನೀಡುವವನು; ಸಹಾಯಕ: ನಾನು ವಿಪ್ಲವಕಾರರಿಗೆ 
ಮದತ್ತಾಗಿದ್ದೇನೆಂದೂ ತುಫಾನು ಬಂದರೂ ಬರಬಹುದು (ಯಂತ. 334) 
ಮದತು: ೧. ಕಮತಿಗ್ಯಾ ನಿನ್ನ ಮಡತಿಗೆ ಇದ್ದೇ ಇರುತ್ತಾನೆ 


(ರಕತ. 1; 008). ಮದದ್‌ : ೧. ಇಯಜ್‌ಖಾನರು ಸರ್ಕಾರೀ 
ಹಣವನ್ನು ಅಪಹರಿಸಿಕೊಂಡು ಹೋಗಲು ಮದದ್‌ ಮಾಡಿರುತ್ತಾರೆ 
(07031- 68). ಮದ್ದತು : ೧. ಲೋಕಲ್‌ಫಂಡು . . . ಸರಕಾರೀ 


ಮದ್ದತು. ಮ್ಹುನಿಸಿಪಾಲಿಟಿಯೆವರಿಂದ ಬರುವ ಮದ್ದತು . ., ಕೆಲವು 
ಭೂಮಿಯ ತೆರಿಗೆ ಮುಂತಾದೆ ಕಿರುಕುಳಬಾಬುಗಳಿಂದ ಜಮೆಯಾಗುತ್ತದೆ 
(ಕಫಾಗೆ. ೩೯೩). ಮದ್ದತ್ತು 2 ೧. ಅಪರಾಧ ನಡೆಸಲಿಕ್ಕೆ ಚಂಚಲನೇತ್ರರು 
ಮದ್ದತ್ತು ಮಾಡಿದರೆಂದು ಬರೆದಿತ್ತು (ಪಾಗ್ಮೇಂ- 0೬) ; ಈ ಅಧಿಕಾರಿ 
ಗಳಾದರೂ - . . ಅಡ್ಡಿ ಅಡಚಣೆಗಳನ್ನು ಈ ಜಮಾನುವಾರರ ಮದ್ಯತ್ತಿ 
ನಿಂದ ಸರಿಪಡಿಸಿಕೊಳ್ಳುತ್ತಿದ್ದೆರು (ಶಾನಕ- 93)- 


[ + ಅರ, ಹಿಂ. ಮದದ್‌ ; ಮರಾ, ಮದತ್‌, ಮದದ್‌] 


| ಮದದ್‌"ಮದತ್ತು' ನೋ. 
ಮದದೂಷಿತ (ನಾ). ಮತ್ತಿನಿಂದ ಭ್ರಷ್ಟನಾದವನು : ಅಪರಾಜಿತನಿಸೆ 


ಗಂಧದ್ವಿಪಂ ಮೊಗಂದಿರಿದು ಅನ್ನಿ ಬಲಮನೆ ತುಟ್‌ದತ್ತುಪಣಾರಿಗೆ 
ಮದದೂಷಿತನಪಕಾರಂಗೆಯ್ವನೆಂಬುದೊಂದಚ್ಚರಿಯೇ (ಕಾಕಿಫು. 9-0) - 
[ಸಂ, 


| ಮದದ್ವಿಪ (ನಾ). ಇ ಮದಕರಿ: ಕಾರ ಮುಗಿಲ್ಲ ೪೦ ಪೊಳೆವ ಮಿಂಚುಗಳಿಂ 


ಸುರಕಾರ್ಮುಕಂಗಳಿಂ ... ನೀರದಮಾರ್ಗಮಡಲಮದೇನೆಸೆದತ್ತೊ 


ಮದದ್ವಿಲಸಿತ 


ಮುಡದ್ವಿಪಾಪೈತಂ ವೀರಭಟಾಸ್ವರುಕ್ವೆರಿವೃತಂ 
ಸೆಂವೃತಂ (ತಂ್ರಶು. ೨-೦೦೩) - [ಸಂ.] 
ಮದದ್ವಿಲಸಿತ (ನಾ). [ನಾಟ್ಯ] ಮೂವತ್ತೆರಡು ಅಂಗಹಾರಗಳಲ್ಲಿ 
ಒಂದು: : ಎಸೆವ ಮದಸ್ಫಲಿತಂ ಕೇಳ್‌ ಮಿಸುಗುವ ಮತ್ತಲ್ಲಿ ನಾಡೆ 
ತಲಸಂಸ್ಫೋಟಪ್ರಸರಮಿವಂ  ಪಲಸೂಳಿಂ ಪಸರಿಸಿ[ರೆ] ನಿಕುಟ್ಟನಾಖ್ಯ 
ಮೂರೂದ್ವೃತ್ತಂ ಕರಿಹಸ್ತ ಕಟೀಛಿನ್ನದ ಕರಣಂಗಳನೇಳನೊಂದುಗೂಡಲ್‌ 
ಮತ್ತಂ ತರಳಾಕ್ಷಿ ಮದದ್ವಿ! ಲಿಸಿತದುರುತರಮೆನಿಪಂಗಹಾರಮಕ್ಕುಂ ತರುಣೀ 
Wo.) 
ಮದನ್ನ (ನಾ). ೧. ಅಮಲೇರಿಸುವ ಮದ್ಯ ಮುಂತಾದ ಪಾನೀಯ. 
೨: ಕಸ್ತೂರಿ: ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಮದನ 
ತಿಲಕವ ಫಣೆಯೊಳಿಟ್ಟು (ಗೋತಾತು. 3-೨೪). [ಸಂ, ಮದನಾ] 
ಮದನ್ಯ (ಗು). ೧. ಅಮಲೇರಿಸುವ; ಮತ್ತು ಬರಿಸುವ: 
೨- ಹರ್ಷಗೊಳಿಸುವ : ಉಲ್ಲಾಸಗೊಳಿಸುವ. (ನಾ). ೩. ಮನ್ಮಥ: 
- ಮಾರನೆನೆ ಮದನನಕ್ಕು” (ಹೂಗಣ. 
ಮದನನ ಕೈದುವೆಲ್ಲಿದನನಂಗನ ಕೈಪೊಡೆಯೆಲ್ಲಿದಂ (ಅಪು. ೩-೦೫); ಮದನಂ 
ರೂಪಿಂಗೆ ದಾಸಂ ಮನೆಗೆ ನೃಪನ ಪುಣ್ಯೋದಯಂ ದಾಸನರ್ಕಂ 
ಮದವತ್ತೇಜಂಗೆ ದಾಸರ ವಿಧು ವದನಯಶಃಶ್ರೀಗೆ ದಾಸಂ ಕೃತಾಂತಂ 


(ರಂ. ೩-೨೭). 


ಕದನಕ್ರೋಧಕ್ಕೆ ದಾಸೆಂ (6ರ೯ಕೀ- ೧-೬೪) ; ಜನಪ ಶಂತನು ಮರುಳು! 
ಗೊಂಡನು ಮದನನೆಳುಗೆ: (ತುನ್ಮೋ. ೨-೨೪). ೪. ಕಾಮ; 
ವಿಷಯಾಸಕ್ತಿ, ೫, ವಸಂತಯತು. ೬. ತುಂಬಿ: ಭ್ರಮರ. 


೭. . ಜೇನುಮೇಣ್ಣ ೮. ಉಮ್ಮತ್ತ : ಧತ್ತೂರ: "ದರ್ಪಕ 
ನೊಳುನ್ಮತ್ವಸುಮ್ಮತ್ತದೊಳವನಿರುಹಮೊಪ್ಪೆ  ಮದನಾಖ್ಯವಕ್ಕು” 
(soon. ೧೩೦-೪, ವನಂ ಕರಿಕಕ್ಕೆ . - . ಗುಗ್ಗುಳಂ ಮತ್ತ, 
ಮನೇಕವೃಕ್ಷತತಿಯಿಂದೆಸೆದಿ: ತದ್ವನಾಂತರಂ (ನಳತಂ. ೭೦). 
೯. ಖದಿರವೃಕ್ಷ. ೧೦. ಬಕುಳವೃಕ್ಷ : 'ಮದನಾಕ್ರಾಂತ' ಪರಾ. 
೧೦. [ಕಾಮಶಾ]'ಆಲಿಂಗನದ ಪ್ರಕಾರಗಳಲ್ಲಿ ಒಂದು. ೧೨. [ಛಂದ] 
ವಿಷ್ಣುಗಣ ; ಜಯಕೀರ್ತಿಯು `ಬ್ರಹ್ಮ' `ವಿಷ್ಣು" `ರುದ್ರ ಗಣಗಳ 
ಬದಲಾಗಿ "ರತಿ' “ಮದನ” “ಶರ” ಗಣಗಳ ಹೆಸರಿನಲ್ಲಿ ಲಕ್ಷಣ ಹೇಳಿದ್ದಾನೆ. 
(ಊರೋ2- 0೨)- ೧೩. [ಜ್ಯೋತಿ] ಜನ್ಮಲಗ್ನದಿಂದ ಏಳನೆಯ ಸ್ಥಾನ. 
ಮದನವಿರೋಧಿ-ಶಿವಸ್ವರೂಪನಾದವನು ; ಒಂದು ಬಿರುದು: 
ಮದನವಿರೋಧಿಯಂಸ್ಥೆನೆ ವಿರೋಗಧಿ]ಗೆ ಬಸ್ಮು ಜನಕ್ಕೆ ವಜ್ರಶೈಳದ ನಡೆ 
ಗೋಟೆಯನ್ನನೆ . , . ಎಂದಪ್ಪದೀ ಧರೆ ರಾಚಮಲ್ಲನಂ (900. xvi, 
೪೫-೩೩ ; 1019). [ಸಂ.] 
ಮದನಕದನ (ನಾ). ಸಂರತ : ಮನ್ಮಥಕ್ರೀಡೆ. [ಸಂ.] 
ಮದನಕಯ್‌, ಮದನಕ್ಕೆ, ಮದನಗೆಯ್‌, ಮದನಿಕೆ (ನಾ). ೧. 
ದೇವಸ್ಥಾನ. ಅರಮನೆ ಮುಂತಾದುವುಗಳ ಕಂಬಗಳ ಬೋದಿಗೆಗೆ 
ಜೋಡಿಸಿರುವ ಅಲಂಕಾರಮಯವಾದ ಸ್ರೀವಿಗ್ರಹ : 
ಸ್ತಂಭಕದಂಬಮಂ ಮದನಕಯ್ಯಂ ಲೋವೆಯಂ 
ಮನುಧೃಭಿತ್ತಿಯನಧಿಷ್ಕಾನುದಿಯಂ ಬೇಜಕಿಬೇಜಕೋ ತ್ಮೆ 
ಲುನಜ್‌ಯೆಂ (4940. 1030). ಮದನಕ್ಕೆ : ೧. ಚಿತ್ರ 
ಮಯದ ಗೋಡೆ ಕಂಭ ಚಾವಡಿ ಹೊನ್ನ ಪುತ್ತಳಿ ಮದನಕೃ ರತ್ನ ತೆತ್ತಿಸಿ 
ದಮಲಬೋದಿಗೆ ಲೋವೆ ಪಲಗೆಯೊಳ್ಳುತ್ತಿನ ಕುಚ್ಚುಗಳ್‌ ಮೆಆಳಯೆ 
(ತೋಹತ- 0೬-09) ; ಬಜ್ಜರದ ಕಂಭಮುಜ್‌ ತೊಳಪ ವೈಡೂರಿಯದ 
ಮನಕ್ಕೆ ಮಿಜುಪ ಗೋಮೇವಕದ ಬೋದಿಗೆಗಳ , . , ಪೊನ್ನ ಪೊದಕೆ 
ರಂಜಿಸಿತು ಚಾವಡಿಯ ಚೌರಸದೆಡೆಯೊಳು” (ತಬ. 0೭-೨೩) ; ಎನ್ನ 


೪11, ೧೯೬-೨ 


೩5 


40 


ಒಡಲೇ ನಿಮಗೆ ದೇವಾಲಯ ಎನ್ನ ತೋಳುಗಳಿರಡು ಉನ್ನತವ ಮದನಕ್ಕೆ 


ಮದನಕ್ಕೆಹಲಗೆ 


(zone. 01-0). ೨. (ಕರಾ)ನೆಲದಲ್ಲಿ ಹೂತಿಟ್ಟ ನಿಧಿಯನ್ನು ಸೂಚಿಸು 
ವುದೆಂದು ನಂಬಲಾಗುವ ಮರದ ರೆಂಬೆ: ಅದಕ್ಕೆ ಎಷ್ಟು ಮದನ 
ಕೈಗಳು ಇವೆ ನೋಡು.. ಅಡಿಯಲ್ಲಿ ಕೊಪ್ಪರಿಗೆ ಇದ್ದರೆ ಮಾತ್ರ ಮರಗಳಿಗೆ 
ಮದನಕ್ಕೆ. ಬೇರೆ ಮರಗಳಿಗುಂಟೇನು ಹಾಗೆ? (ಈಗ, ಇಬ. 
ಮದನಗೆಯ್‌: ೧. ಮದನಗೆಯ್ಯ [ರಾ೫ಾ. ಗೈಯ] ಜಾಗಿಲ್ವಾಡದ ಸಿಂಗರ 
ದೊಂದು ದೇಗುಲಂ ಕಣ್ಣೆಡ್ಡಮಾಗಿ ರಂಜಿಕುಂ (ಉಾರುಕ್ಕ. ೫-೨೫. 
ಮದನಿಕೆ : ೧. ಪಚ್ಚಿಯ ಲೋವೆ ಮಾಣಿಕದ ಮದನಿಕೆ (ಕುರಾಸಾಂ. 
೪-೬3) ; ಬೇಲೂರಿನ ಕಂಬಗಳ, ಮೇಲರುವ' “ಮದನಿಕೆ” ವಿಗ್ರಹಗಳನ್ನು 
ಕೆತ್ತಿದವರು ನಿಜವಾಗಿಯೂ ಶಿಲ್ಪಶ್ರೇಷ್ಠರು (ಮ್ಮಪಾಸ್ತು. ೪6). 
ಮದನಕ್ಕೆಜೊಂಜೆ _ ಮದನಕಯ್‌ : ಈ ಸ್ತಂಭಗಳ ಬೋದಿಗೆಯ 

ಮೇಲೆ ಸೂರಿಗೆ ಊರೆಯಾಗಿ ಸುಂದರವಾದ ಮೂರ್ತಿಗಳು ಕೆತ್ತಿ 
ನಿಲ್ಲಿಸಲ್ಪಟ್ಟಿವೆ. ಇವುಗಳಿಗೆ. ಸಂಸ್ಕೃತದಲ್ಲಿ ಸಾಲಭಂಜಿಕೆಗಳೆಂದೂ . , . 
ಕನ್ನಡದಲ್ಲಿ ಮದನಕ್ಕೆಬೊಂಬೆಗಳೆಂದೂ ಹೆಸರು (ಬೈಸ್ತು. ೪೪). [?) 

ಮದನಕಲಹ (ನಾ). ಮದನಕದನ ; ಮದಗಜಂ 
ಮದನಕಲಹದೊಳೊಲ್ಲು ಕೊಸರಿ ಪೆಣಗುವ ಸತಿಯುವೊಲ್‌ ಪೆಣಗಿದುವು 
ಶಿವನೊಳು (6ರ. ೦-೦೦-೩೮). [ಸಂ.] 

ಮದನಕಲೆ, ಮದನಕಳೆ (ನಾ). ಶೃಂಗಾರ ಕಲೆ ; ರತಿಚಾತುರ್ಯ ; 
ಮಾನಿನಿಗೆ ಮದನಕಲೆಗಳಂ ' ತೋಟಾಸಿದನವನಂದು ಸಮರತಿಯೊಳತ 

ಮದನಕಳೆ : ಮದನಕಳಾಕುಶಳೆಯರಂ ಮದನ 
ಮಹೀಪಾಳಭಾಗ್ಯಸೌಭಾಗ್ಯೆಯರಂ ಕನ್ಯಾರತ್ನಮಂ ಕ. ುವುದಕ್ಕಿದುವೆ. 
ಸಂಚರಂ (ಕಾರ್ಕೈಪು. ೬-೩0); ನಯಮಧುರವಂ ಬೀಲ' ನೀನನ್ವಯಿಪ 
ಮದನಕಳೆಗಳನೆನ್ನ ತನಯಳ ಮಂಚದ ತುದಿಯ ಕಾಲಲಿ ಕಟ್ಟಿಸು 
(244. ೪3-00). [ ಸಂ. ಮದನಕಲಾ ] 

ಮದನಕಳೆ : ಮದನಕಲೆ' ನೋ. 

ಮದನಕಾಮೇಶ್ವರಿಲೇಹ (ನಾ). ಒಂದು ಬಗೆಯ ಕಾಮೋದ್ದೀಪಕ 
ರಾಸಾಯನಿಕ ಚೂರ್ಣ : ಮದನಕಾಮೇಶ್ವರಿಲೈಹ , . . ಸಕಲ 
ರೋಗಹರ. ಕಾಮೇಶ್ವರನಿಂದ ನಿರ್ಮಿತವಾದದ್ದು (ಕಾಮಣ. ೨). 
[ಮದನಕಾಮೇಶ್ವರ್ಗಿ (ಐ.-ಮರಾ. ಮದನಕಾಮೇಶ್ವರ) .-ಲೇಹ] 

ಮದನಕಾಮೇಶ್ವರಿಹೂ, ಮದನಕಾಮೇಶ್ವರಿಹೂವು (ನಾ). ಧತ್ತೂರದ 
ಹೂವು: (ಬಳಗ. ೨-೩೩೮). ಮದನಕಾಮೇಶ್ವರಿಹೂವು 2 ಮದನ 
ಕಾಮೇಶ್ವರಿಹೂವು ಹಾಲಿನಲ್ಲಿ ಮರ್ದಿಸುವುದು (ಕಾರುಕಾ- ೨೬೫). 
[ ಮದನಕಾಮೇಶ್ವದ್ಧಿ 4 ಹ್ಯೂ (ಆ ಪ್ಯೂ) ) 
ಮದನಕಾಮೇಶ್ವರಿಹೂವು `ಮದನಕಾಮೇಶ್ವರಿಹೂ' ನೋ. 
ಮದನಕಾಯ (ನಾ). ಮನ್ಮಥನಂತೆ ಸುಂದರವಾದ ದೇಹವುಳ್ಳವನು : 
ಬದಗಿನಿದಿರಾದನು. 'ಮದನಕಾಯನು ಕಪಟದಾಯನು ವಿದಿತ 
ಮಾಯನು ರಣದಜೇಯನು ಕೌರವರ ರಾಯ 

[ಸಂ.] 

ಮದನಕೇಳಿ (ನಾ). ಕಾಮಕ್ರೀಡೆ; ರತಿಕೇಳಿ : ಪಸಂತದೊಳ್ಳೆದನ 
ಕೇಳೀಸೂತ್ರಮಂ  ಪಾರದೋದಿದ ಕೀರಂ ಶೀತಾಂರು ಶೀವಿದ 
ನೆಯ್ದಿಲ್ಲೊಳನಲ್ಲದಿಲ್ಲೆನೆ ಬನಂ ಚಿತ್ರೋತ್ಸವಾಲಂಬನಂ (ಮಂಕಿ ೨-೬೭); 
ಚಿತ್ರಮಪ್ಪ ಮದನಕೇಳಿಯಿಂದೆ ಪೆಂಪಿನುದಯದಿಂದೆ 'ಮಂಧ್ಯಮೆಯನು 
ಗೆಲುವುದು (ನನ. ೫-00),  [ ಸಂ. ಮದನಕೇಲಿ] 

ಮದನಕ್ಕೆ “ಮದನಕಯ್‌" ನೋ. 

ಮದನಕೈಹಲಗೆ (ನಾ). (ದೇವಾಲಯಂ ಮುಂತಾದುವುಗಳ ಕಂಬಗಳ 
ಬೋದಿಗೆಗಳ ಮೇಲೆ ಕೆತ್ತಿರುವ) ಸುಂದರಸ್ತ್ರೀವಿಗ್ರಹದ ಕೆತ್ತನೆ 


(ಕೈ ಬರಾ- 60-23), 


(10: 8-00). 


ಯುಳ್ಳೆ ಆಧಾರವನ್ನು ಹೊಂದಿರುವ ನಾಗಂದಿಗೆ : ಗಂಗಕ್ಕ ... 


೬೮೯೫ ಮದನವ: 


“ಮುದನಕೈಷಲಗೆ'ಯಲ್ಲಿ ಹಾಲಿನ ಗಿಂದಲಿಗೆ ಕೈಕೊಂಡು ಹೋಗು 
ಮಗ ಹಾಲೆಲ್ಲ ಚೆಲ್ಲಿಹೋಯಿತು (ಒಣ. ೪೬). 
[ ಮದನಕ್ಕೆ (ಇ ಮದನಕಯ್‌) 4 ಹಲಗೆ (< 
ಮದನಗಂಟಿ (ನಾ): ಒಂದು ಬಗೆಯ ಸಸ್ಯ : 
ಮೇದನಾಗಿಡ, ಮದನಗಂಟಿ (ಮ್ಮ 80. ೦೩-೩3). 
[ ಮದನ್ಮ + ಕಂಟಿ) 
ಮದನಗೃಹ (ನಾ). ಸ್ತ್ರೀಯ ಜನನೇಂದ್ರಿಯ ; ಯೋನಿ: ಮದನ 
ಗೃಹದೊಳಲರ್ವದು ಜನಿವದು ಪೊದೆವುದು ಪಿಡಿದೇಳ್ವುದೆನಿಪುವವನ 
ಪದಮೊದವಿರೆ ಮಾಣದೆ ಹಸ್ತಕ್ಷೋಭದಿನಾಗಿಪುದು (೬55. 6-39). [ಸಂ.] 
ಮದನಗೆಯ್‌ `ಮದನಕಯ'' ನೋ. 
ಮದನಗೇಹ (ನಾ). - ಮದನಗೃಹ : ವಿಟರಕ್ಷಿ ಪರಿದಾಡುತಿಹ 
ದಾರಿಯೋ ಮದನಗೇಹದ ಮೇರೆಯೋ ಎಂಬ ತೆಜದಿ ತ್ರಿವಳಿಗಳೆಸಿದವು 
(ಪ್ರೌ: ೯-೮). [ಸಂ] 
ಮದನಚೇಷ್ಟೆ (ನಾ). ವಿಷಯಾಭಿಲಾಷಿಯು ಮಾಡುವ ಹಾವಭಾವ; 
ಶೃಂಗಾರ ಚೇಷ್ಟೆ ಶ್ಚ;  ಅರ್ಭಕತನದಲಿ ಮದನಜೇಪ್ಲೆಯೆಲಿ ದುರ್ಬುದ್ಧಿ 
ಮಾಡುವವಳೆ ಶುದ್ಧ ಹೊಲತಿ (ಕಳುದ. ೧-೦೦೭-೩). 
[ ಸಂ. ಮದನಚೇಷ್ಟ ] 
ಮದನಚ್ಛತ್ರ (ನಾ). [ಕಾಮಶಾ] ಒಂದು ನಾಡಿಯ ಹೆಸರ: 
ದುದನಂಂದೋಳನ ಮದನಚ್ಛತ್ರ ಪೂರ್ಣಚಂದ್ರಾದಿ ನಾಡೀಮರ್ಮಜ್ಞ! ರಿಂ 
(ಎನೇಕ. ೦೮೪). [ಸಂ.) 
ಮದನಜನಕ (ನಾ). ಮನ್ಮಥನ ತಂದೆ; ವಿಷ್ಣು 
ಮಹಿಮೆ ಶೋಟುವ ಪದುಮನಾಭನಾಗಿ ಮೆೇಳೆವ 
ಹರುಷದಿ ಕರೆವ (ಕರರ. ರಾ. 4-೬೯-4). [ಸಂ.] 
ಮದನಜನಕತ್ವ (ನಾ). ೧. ಕಾಮಭಾವನೆಯನ್ನುಂಟುಮಾಡುವಿಕೆ. 
೨. ಮನ್ಮಥನ ತಂದೆಯಾಗಿರುವಿಕೆ. ೧, ೨; ವಿಧೃತ ಮಃ 
ಮಾಗಿಯುಂ ಕಮಲೋತ್ಸವಕಾರಿಯಲ್ಲೂ (ತಂರ್ರ ಫು. ೪-93 ನ), [ಸಂ.] 
ಮದನಜಲ (ನಾ). ೧. ವೀರ್ಯ: ರೇತಸ್ಸು. ವ. ಸಂಭೋಗ 
ಸಮಯದಲ್ಲಿ (ಸ್ತ್ರೀಯು) ಸ್ರವಿಸುವ ದ್ರವ; ಮನ್ಮಥದ್ರವ : 
ನೀರೊಳಗಳ್ಳಿದ ನೆವದಿಂದಾ ರೂಪನಿದಾನನಂ ಮೃಗಾಕ್ಷಿಯರಪ್ಪರ್‌ ಸಾರೆ 
ಬಿಡುತಂದು ಕೂಡಲ್‌ ನೀರಂತಿರೆ ಬೆರಸೆ ಮದನಜಲಮುಂ ಜಲಮಂ 
(ಶಾಂತಿಫು. 6-93) ; ಆವಳಾಗಲು ಮದನಜಲವಂ ಬಿಡುವಳು (ಕಾಶುಕಾ- 
೨೩೨). [ಸಂ.] 
ಮದನಜ್ವರ (ನಾ). ವಿರಹವ್ಯಥೆಯಿಂದ ಉಂಟಾಗುವ ಜ್ವರ: 
ಕಾಮಜ್ವರ. [eo] 
ಮದನತಾಪ (ನಾ). - ಮದನಜ್ವರ : ಮಜದೊಜಗಿದಳು ಮದನತಾಪ 
ದಿಂದಾಗ ಮಜುಮಾತುಗುಡದಿರ್ದಳವಳು (4೫೫: ೨೩-೬೩). [ಸಂ.) 
ಮದನದಹನ (ನಾ). ಮನ್ಮಥನನ್ನು ಸುಟ್ಟಿವನು ; ಶಿವ: ಮವನ 
ದಹನಂಗಾದುದೆಸ್ನ ನಿಮಿತ್ತದಿಂದೀಗ ಇದಜುಪದ್ರವಂ (೧ಸಪು. ೮೩-೨೬): 
[| 
ಮದನದ್ರವ (ನಾ). ಎ ಮದನಜಲ ೨: ತೆಗೆದಪ್ಪಿದೊಡುನ್ನಿದ್ರಾಂ 
ಐ ಕಣ್ಣ ನೀರುಮುಣ್ಮಿದುವಾಗಳ* 


ಗಣದ ಹದಿನಾರು ಪ್ರಭೇದಗಳಲ್ಲಿ ಒಂದು : ರುದ್ರಗಣ; 
೧. ಗಂಗಾಧೀಶಂ ... ದನಧ್ವಂಸಿ (ಛರೂೋಂಣ. ೫-೨೪೦ ವ). 
[ಸಂ, ನಧ್ವಂಸಿನ್‌] 
ಮದನಪತತ್ರಿ (ನಾ). ಮನ್ಮಥನ - ಬಾಣ; ಮದನಪತತ್ರಿ 
$| ದೆಸೆಗಾಣದು ಮೋಹಮದಹಾಡಿ ನಿನ್ನನಣ್ಮದು (ತಂಠಾಮಾ. ೩-೪). 
[ಸಂ. ಮದನೆಪತತ್ರಿನ್‌] 
ಮದನಪತಾಕೆ (ನಾ). ಮನ್ಮಥನ ಧ್ವ. ಮದನಪಶಾಕೆ ಚುಂಬಿಸೆ 
ವಿಯನ್ಮುಖಮಂ ಸ್ಮರಚಾಪಟಂಕೃತಂ ಪುದಿಯೆ ದಿಗಂತಮಂ (ಶಂರಾಮಾ, 
ಮೊದಲೊಳು. ಮೇನಕೆಯ:ದರದೊಳಾಕೆ ಉದಿಸಿದ ಸನ್ಯಕೆ 
೨೪ 600). [ಸಂ. ಮದನಪತಾಕಾ] 
ಮನ್ಮಥನ ತಂದೆ; ವಿಷ್ಣು. ೨. ಕೃಷ್ಣ: 
- ಕಪ್ತನೊಳು ಕೃಷ್ಣವಕ್ಕು” (ಮೂಗಣ. ೦೩೧-೩೫): 
ಇದನೆ ಕೃಷೆಮಾಡೆನಗೆ ಮದನಪತ ಪುರಂದರವಿಟ್ಕಲರಾಯ (ತಕ! 


ಮದನಪಿತ (ನಾ). 


“ಮದನೆಪಿತನೊಳ: 


ಗೊಲ್‌ ಉದಿಸಿ ದುಗ್ಗದಿಂ 
ಸಿಂ (ಲೋಕೋಪ್‌ ೪-0೭2) ಮದನಘು : 
ದೇವದಾಳಿಯಿಂಬಿವನೆ. ಗಂಧದ ಜಲದೆ ಮೇಣಲ್ಲ 
ೂತ್ರದೆ ಕುಡಿದೊಡಿಲಿಯ ವಿಷಮವಿಷದುಪಶ 
00-೩9): [ಸಂ.] 
ಮದನಫಳ `ಮದನಫಲ' ನೋ. ಲ 
ಮದನಬಾಧೆ (ನಾ). ಕಾಮದಿಂದ ಉಂಟಾಗುವ ತಾಪ: (ಮದನ 
ಬಾಧೆಯನ್ನು ಅಭಿನಯಿಸಿ) ಎಲೈ ಪೂಜ್ಯನಾದ ಪುಷ್ಪುಯುಧನೇ . , 
38 ಕಾಮಿ:ಜನರನ್ನು ನೀವು ಚೆನ್ನಾಗಿ ವಂಚಿಸುವಿರಿ ! (ಕುಂತ. ೩3-0). 
[ಸಂ. ಮದನಬಾಭಾ] 
ಮದನಬುಡಮೆಗಿಡ (ನಾ). ಒಂದು ಬಗೆಯ ಔಷಧೀಸಸ್ಯ : ಮದನ 
ಬುಡಮೆಗಿದ, ವೆ: ಗಿಡ, ಮದನಗಂಟಿ (ನ $n: 0೬-೨೬3). 
ಡಮೆ ( ಎಬ ಮೆ) 4- ಗಿಡ ( ಇಗಿಡು) ) 
30| ಮದನಮಂಟಪ (ನಾ). ಮಲಗುವ ಕೋಣೆ ; ಶಯ್ಯಾಗೃಹ : 
ಸುಪ್ರಕಾಶದಿ ಬೆಳಪ ಧವಳಾರಸೌಧರತ್ನಪ್ರತತಿಯಿಂ ರಚಿತಭಿತ್ತಿಭವನ: 
ಹರ್ಮ್ಯಸುಪ್ರೇಮದಿ ಕೇಳು ಸಜ್ಜೆ ಗೋಪುರನಿಳೆಯ ಮದನಮಂಟಪ 
ಭವಂತೀ (ನನಲೋ. ೦೭-೩೨). [ಇ ಸಂ. ಮದನ: 
ಮದನಮಂದಿರ (ನಾ). ೧. ಇ ಮದನಮಂಟಪ : ಮಣಿಮ: 
35] ಬೆಳಗುವ ಮದನಮಂದಿರದಿ ರೂಢಿವೆತ್ತ ಮಳಮೃದುತಲ್ಟದೊಳು ಪವಡಿಸಲು 
(ಸಂರೋ, 9೬-೦೮). ೨. = ಮದನಗೃಹ : ಸ್ತ್ರೀಯರ ಮದನದುಂದಿರ 
ಬಂಧನಕ್ಕೆ -- ಮಾಯಿಫಳ ಜಾಯಿಪತ್ರೆ ಅರದು ಪೊಟ್ಟಣವಂ ಕಟ್ಟಿ 
ಮರ್ಮಸ್ಕಳಕ್ಕೆ ಮಡುಗೆ ಏಳುದಿನ ಇಟ್ಟರೆ ಬಿಗಿಯಾಗಿ ಬಂಧನವಹುದು 
(ಕಾಮಾ, 3೬೨) [ಸಂ.] 
4|ಮಂದನಮಸ್ತ (ನಾ). ೧. (ಔಷಧಕ್ಕೆ ಬಳಸಲಾಗುವ) ಅಡವಿಸೂರಣ 
ಗೆಡ್ಡೆ. ಯ ಒಣಗಿದ ತುಂಡು : ಮುಂಬಯಿ ಮಣದ ಮೇಲೆ ಧಾರಣಿ 


(654 03-69)- [ಸಂ.7 ಇರತಕ್ಕ ಜೀನಸಗಳು. ೧, ಅಕ್ರೋಡ . . , ೨೧, ಮದನಮಸ್ತ 
ಮದನಧರ್ಮ (ನಾ). ಮನ್ಮಥನ ಬಿಲ್ಲು: ಬೆದರ್ದೆರಳೆಗಂಗಳ ಮದನ (ಅಂವ. ೧೦6)... ೨. ಸಂಪಗೆಜಾತಿಯ ಒಂದು ಬಗೆಯ 
ಧರ್ಮದೊಲು ಪುರ್ಬಿನ . - . ಬಡಬಾಸೆಯೆಳೆವೆಣ್ಣ ಳೆಸೆದರ್ದರು (ಬ್ರಾಣ ಪರಿಮಳದ ಹೂವು. [ « ಹಿಂ. ಮದನಮಸ್ಸ್‌ ] 


೬-00) 5.) 


45 | ಮದನಮಸ್ತಿ (ನಾ) ಒಂದು ಬಗೆಯ ಪೊದೆಯಾಕಾರದ ಗಿಡ ಮತ್ತು 
ಮದನಧ್ವಂಸಿ (ನಾ). ೧. - ಮದನದಹನ: ೨. [ಛಂದ] ರುದ್ರ 


ರ ಹಸುರುಬಣ್ಣದ ಹಾಗೂ ಕಡುಸುವಾಸನೆಯುಳ್ಳೆ ಹೂವು ; 


ಮದನಯುದ್ದ 


ಮದನಮಸ್ತಿಯ ಪರಿಮಳಕ್ಕೆ ಹಾವುಗಳು ಬರುತ್ತವೆಂದು ಹೇಳುತ್ತಾರೆ 


(649). [ಇ ಮದನಮಸ್ತ ? ] 
ಮದನಯುದ್ಧ (ನಾ). ಎ ಮದ ನ ಮದನ 
ಯುದ್ಧಮೆಂಬುದು ಸುರತಕ್ಕೆ ಪೆಸರು (ಕಾರಣ. ೨೫೦). [ ಸಂ, ) 
ಮದನರಸ (ನಾ). = ಮದನಜಲ ೨: ವದನರಸಂ ಮದನರಸಂ 


ಪೊದಟ್ಟು ದೆನಿಸುವಿನವುಮರಿ ನರ್ತಿಸೆ ಚೆಲ್ವಂ ಪುದಿದುಆಚಲ್ಲಿಯೊಳೆಸೆದುದು. 
ತದುರೋಜಸರೋಜಮುಕುಲಯುಗಸಂಚಲನೆಂ (ಅಂಥ. ೬-೧೯) : ಮದನ 
ರಸಪ್ಲವಂ ಕವಿಯೆ ತಣ್ಣಸನಾಗದೆ ತೃಷ್ಣೆಗಿಂಬುಕೆಯ್ಕದೆ ಪಗೆಗೊಂಡು 
ಪೋಷುದ: ಪ್ರಹ ಮಧ್ಯದ ಬಾಳೆ ಕೆಯ್ದೆ ವರ್ಪದುದುಂ . . , ಇಚ್ಛೆ 
ಯಿಪನಿಚ್ಚಯಿಪೊಂ ಹಯಶೃಂಗಚಾಪಮಂ (೧ಂತಕ್ಳ. +೧). [ಸಂ.] 
ಮದನರಿಪು (ನಾ). ಮನ್ಮಥನ ಶತ್ರು: ಶಿವ : ಧನುವ ಕೊಂಡನು 
ಮದನರಿಪು ತಿರುಹಿದನು ಬೆರಳಲಿ ಪಾಶುಪತಶರವ ( ೭-೩6), [ಸಂ.) 
ವದನದ (ನಾ). [ ಛಂದ] ಅಂಶಗಣಬದ್ಧವಾದ ದೇಶ್ಯವೃತ್ತಗಳಲ್ಲಿ 
ಮದನವತಿಯ ಲಕ್ಕಣಮಂ ಮದನನ ತಂದೆಯ ಗಣ 


ಪೇಟ! 


ಅ ವಿಷಯದೊಳಿರೆ ಗುರು ಮುಂದೊದದಿರೆ . . ಮದನಹರತ್ರಯದಿಂ 
ಹರಿ ಕಡೆಪಡೆ ಮದನವತೀ (ಛಂರೋಂಶಿ. ೩-೨೩೩). [ಸಂ. ಮದನವತೀ ]. 


ಮದನವತಿಗ 
ದವನು: 
(ತರ್ಮಾತು...03 ವ್ಮಾಣ್ಕಾ) 

ಮದನವಿಕಾರ (ನಾ). 


ಮದನ್ನವಿಕ; 


(ನಾ). ಮದನವತಿ ವೃತ್ತದಲ್ಲಿ ಕೃತಿರಚನೆಮಾಡಿ 
ಮದನವತಿಗಂ _ ಮದನವತೀತಿ ವೃತ್ತವಿಶೇಷಃ ತತ್ಕರ್ತಾ 
[ ಮದನವತಿ 4 --ಇಗ] 
ಕಾಮದಿಂದ ಮನಸ್ಸಿನಲ್ಲಿ ಉಂಟಾಗುವ 
20 ಮೆಜಕಿವ ಪಾರಿವಮಿಲ್ಲದ ರಾಜಕೀರಮಿಲ್ಲದ 
- ಸೂಳೆವನೆಯಿಲ್ಲದವಿಲ್ಲವು ಸೂಳಿಗೇರಿಯೊಳ್‌ (ಮಂತ್ರ. ೨-೩೭), [ಸಂ.] 
ಮದನವೈರಿ (ನಾ). ಮದನರಿಪು; ಮದನವೈರಿಯ ಭಕ್ತಿಯಂ 
ತೋಅಸಿದವನೋ ಭವಹುಶಮಂ ಪಟ್‌ಸಿದವನೋ (ಉಚಪು. ೪0-೪). 


ವೃತ್ಸಾಸ: 
ವ್ಯತ್ಯಾಸ: 


ಮದನಶರ (ನಾ). ಮನ್ಮಥನ ಬಾಣ: 
ಯಲ್ಲಿರುವ ಶಬ್ದಗಳನ್ನು ಕಾಮನ 


ಇಲ್ಲಿ ಕೊಟ್ಟಿರುವ ಪಟ್ಟಿ 


ಐದು ಬಾಣಗಳೆಂದು ಭಾವಿಸ 


ಲಾಗಿದೆ. “ಇಷು-೫ ; (ಅ) ಅರವಿಂದ. ಅಶೋಕ. ಚೂತ. ನವ 
ಮಲ್ಲಿಕಾ, ನೀಲೋತ್ಸಲ (ಅಮರ... ೧-೧-೨೮-೨೯). (ಆ) 
ಸಮ್ಮೋಹನ, ಉನ್ಮಾದನ್ನ ಶೋಷಣ, ತಾಪನ, ಸ್ತಂಭನ 
(ಭಾರತ-ಶಕದ್ರು. 1೪-೧೫). ದ್ರವಣ, ಶೋಷಣ, ತಾಪನ, 
ಮೋಹನ, ಉನ್ನಾದನ (ಶಕದ್ರು. 1೪-೧೫). ಉನ್ಮಾದನ, 


ಮದನ, ಮೋಹನ, ಸೆಂತಾಪನ. ವಶೀಕರಣ (ವಿಚಿಂ. ೪-೩೮೨)” 
(ಶ್ರೀಕತೃ, ೬೪): ಮೃದತರಮಾರ್ಗದೆ ಕೆನ್ನಂ ಮದನಶರಾನೀಕಮೊಯ್ಕ 
ನೊಲವಂ ಪಡೆಗುಂ (೪0ರ. ೩-೦೦೦) ; ಭಾಳಾಕ್ಷನಂ ಲಕ್ಷಿಸಿ ನೋಡಿ . . 
ಭಲದಿಂದೆಚ್ಚಂ ಪಂಚೇಷು ಮವನಶರದಿಂದಾಗಳ್‌ (೧೪. 6-3೮). [5] 
ಶುದನಕಾಸ್ತ (ನಾ). ಕಾಮಕಲೆ : ಮದನಶಾಸ್ತ್ರದೊಳಬ್ಬವದನೆ ಕೇಳ್‌ 
ಲೇಪ ಸುದತಿಯರ ಜಾತಿಯಿಂತೆಂದೊಲ'ಿವೆನು (ಇರರ. ೨ ಸೂತ); 
ಪದುಮನಾಭನು ಪುರದ ಚದುರಿಯರಿಗೆ ತಾನು ಮದನಶಾಸ್ತ್ರವ ಪೇಳುತ 
ಮುದದೊಳಗಿರಲು (ಶೃಕಂರ- ಐ. ಠಾ. ೪-೭4-0೦). [ಸಂ.] 
ಮದನಸದನ (ನಾ). ರತಿಕ್ರೀಡೆಯ ಗೃಹ ; ಶಯ್ಯಾಗೃಹ ; ಮದನಸದ 
ಸೊಗ ನಂಗಳೊಳ್‌: ಸುಜ್‌ದಂಗನಾಶಡೆನಮದಿರಾಮೋದ 
ಸ್ವೇದಾಂಬುದಂ ತವೆ ಪೀರ್ಮ. .. ನೀಲೋತ್ಪಲಂಗಳ ಕಂಪಿನೊಳ್‌ ಪುದಿದು 
ಪುರದೊಳ್‌ ತೀವಿತ್ತೆತ್ತಂ. ಫ್ರದಹಂಪರನೂ (ಕತಪು- ೩-೬0). [ಸಂ.] 
ಮದನಸುಖ (ನು). ಕಾಮಸುಖ; ರತಿಸೌಖ್ಯ ; ಮದನಸುಖಕ್ಕೆ ತಾನೆ 
ನೆಲೆ ಪೆಂಡಿರೊಳೆಂಬಿನಮಂತುಟೊಂದು ನೋಟದ. ತೆಜಿಂ. . - ಸತ್ಯಭಾಮೆ 


೬೮೯೬ 


ಮದನಾನಲ 


ಗೊಡಗೂಡೆ ಮುರಾರಿಗೆ ಸ (ಈತ ೨೦-೩೬) - 
ಮದನಹರ (ನಾ). ೧. 


[ಸಂ.] 


3 ಮದನ 


ಶಿವಃ 


ಪ್ರಜ ಸಲಹು (೨14. 
ಯಾಚಿ ಬೇಡಿದಳ್‌ ಮದನ 


ನು: 


ಕೃಪೆಯಂ ನಾರಿ. (44 ೨. ಮನ್ಮಥನನ್ನು ನಾಶ 
ಗೊಳಿಸಿದವನು : ಜಿ: ತಪೋಗ್ರಹಣದಿಂದೆ. ತಗುಳ್ಳಿಡೆ 
ಮಾಡದಂತೆ ನಿಂದುದಜನಿಂ (ಕಾಂತಿಫು. 00-000). ೩. [ಛಂದ] 
ರುದ್ರಗಣ : ಮದನಹರತ್ರಯದಿಂ ಹರಿ ಕಡೆಪಡೆ ಮದನದತಿಃ 
(ರಂದೋಂಬು- ೩-೨೩೩). [ಸಂ.] 


18] ಮದನಾಂತಕ (ನಂ). ಎ ಮದನಹರ ೧: ಅರಸನಾಕ್ಷಣದೊಳಾ ಮದ 


೩6, 


ನಾಂತಕನೆ ಸದುಭಕ್ತನಂ ಕರೆತರಿಸಿಯಿಂತೆಂದ (ಬಸ್ಯ. 
ಮದನಾಂತಕ ಪುರತ್ರಯದಾಹ ಹರಶಂಕರ ಮಹೇಶ (೪ನ )- 
ಮದನಾಂದೋಳನ (ನಾ). [ಕಾಮಃ ನಿಶಾ] ಒಂದು ನಾಡಿಯ ಹೆಸರು; 
ಮದನಾಂದೋಳನ ಮದನ ಚ್ಛತ್ರ ಪೂರ್ಣಚಂದ್ರಾದಿ ನಾಡೀಮರ್ಮಜ್ಞರಿಂ 
(ees. cov). 
ಮದನಾಂದೋಳಿಕ (ನಾ). ಎ ಮದನಾಂದೋಳನ : ನಾಲಿಗೆಯ ತ 
ಮದನಾಂದೋಳಿಕನಾಡಿಯಂ. ಹಲವು ಬಾರಿ ಅಲ್ಲಾಡಿಸುವುದು 
೨೬೪)- [ಸಂ.ಮದನಾಂದೋಲಿಕ] 
ಮದನಾಂಬು (ನಾ). ಇ ಮದನಜಲ ೨: ಮದನಾಂಬುಪ್ಪದದುರ್ಕು 
ಮಗ್ಗದೆ - - - ಸುಸಿಲಿಂದಾ ಪಾಣ್ಚೆಯರರಗಿದೆರ್‌ (ಹಾಕ. ೧೦-೨೬). 
[ಸಂ. 
ಮದನಾಕ್ರಾಂತ (ನಾ)- ೧. ಕಾಮಬಾಧೆಗೆ ಒಳಪಟ್ಟವನು. ೨. ಬಕುಳ 
ವೃಕ್ಷಗಳಿಂದ ಆವೃತವಾದುದು. ೧, ೨: ಅದು. . . ವಿರಹಿಜನ 
ದಂತೆ ಎಎಧವಲ್ಲವಾನಿಲವೀಜ $ಮಾನಮುಂ ಮದನಾಕ್ರಾಂತಮುಂ . . , 
ಎನಿಪುದು (ಇಾರಂಫೂ. ೦೦೦). [ಸಂ,] 


ನದಿಯಿಂಂ 
[Ce 


ಚತುರರೋದಿಸಿದ : ಮದ. 
ಗುಟ್ಟೆ ಪರಮಪಂಡಿತಂಗಳಿೆನಿಪ ಪಂಜರದ ಪಂಡಿತವಕ್ಕಿ 
ಫೆ: ೨-೭೭ ನ) ; ದಿವ್ಯಾಂಗಿಯೆಂದೆನಿಪ ಸತ್ಕುವರಿ ಯವ್ವನದಿ 
ಹಿಂಗದೆ ಮದನಾಗಮವನುಮಾವುಗವೋದುತ್ತಿರಲು (ಸಂರ. -೯-೩೩).. 
[ಸಂ.] 
ಮದನಾತುರ (ನಾ). ಕಾಮದ ತೀವ್ರ ಅಭಿಲಾಷೆ ; ಕಾಮಾತುರ : 
ಮದನಾತುರ ಕೈಮಾಜ್‌ದೊದೆದೆಯೊಳಿ ಹದುಳಿಸಬೇಕಲ್ಲದಿಂತು ಇದಿರಿಗೆ 
ಕಾಣಿಪುದುಚಿತವೆ ರತ್ನಾಜಿ (ಕಣಸಾ. ೨೩-8೩) : ಮೈ ಪುಳಕದಿಂದ ಪೊಣ್ಮೆ 
ಮದನಾತುರಂ ತಲೆದೋಜ!. . . ಪೆಣ್ಮ ಂಚದುಚೆದುಷ್ತ ಳಾ ಸಿಗೆಳೆದೊಯ್ದ. 
೪ಿನಿಯನಂ ಬಲ್ಜಿನಿಂದೆ (4 ಬಳಾ. ೧೦-೦೯). [ಸಂ.] 
ಮದನಾತುರೆ (ನಾಂ). ಕಾಮೋದ್ರೇಕಗೊಂಡವಳು : ಕಾಮಾತುರೆ ; 
ಮದನಾತುರೆಯಪ್ಪೆನ್ಸೀ ಹೃದಯದ ರಾಗವನೆ ಪರ್ಚುಗೊಂಡಂತಿರೆ 
ಕೆಂಪೊದವಿದ ಪಡುವಣದೆಸೆಗೆಯ್ದಿದನರುಣರುಚಿಪ್ರಕಾಶನಪ್ಪ ದಿನೇಶಂ 


(ರಂಪ. ೪0೮). [ಸ೦. ಮದನಾತುರಾ] 


40| ಮದನಾನಲ, ಮದನಾನಳ (ನಾ). ಕಾಮದಿಂದ ಉಂಟಾದ ತಾಪ ; 


ಕಾಮಾಗ್ನಿ :॥. ಹೃದಯದೊಳಿರ್ದ ವಬ್ಲಭೆಯನೀಕ್ಷಿಸಲೆಂದೊಳಪೊಕ್ಕು 
ಮೆಯ್ಸೆ ಪರ್ಬಿದ ಮದನಾನಲಂಗಗಿದು ಭೋಂಕನೆ ಮೆಯ್ಸ ರೆದಿರ್ದುವೆಂಬಿ 
ನೆಂ - . . ಅಡಂಗಿದುವು ಶರೀರದೊಳ್‌ ವಿರಹದಿಂದಖಳೀಂದ್ರಿಯವಾ 
ಮುನೀಂದ್ರನಾ (ಕಾದಂಪೂ- ೪). ಮದನಾನಳ : ಮದನಾನಳನೇಟದೆ 
ಮಾಣದೆಂದು ಮನಮೆಂಬ ಮನೆಯ ಮೇಗಬ್ಬಜನೆತ್ತಿದ ಕೊಡಗಳಿಂತಿರೆಸೆ. 
ದುವು ಸುದತಿಯ ಲಾವಣ್ಯಪಾರಿಪೂರ್ಣಕುಚಂಗಳ್‌ (ಊರನ. ೭-೭೬). [ಸಂ.] 


1-7-14. 


ಮದನಾರಾತಿ 


ಮದನಾರಾತಿ (ನಾ). ೧. ಮನ್ಮಥನ ವೈರಿ; ಶಿವ: ಮದನಾರುತಿಶಿರ 
ಶ್ರಿಖಾಮಣಿಯಂ ನಿಜ ನದ್ದು ದನುತ್ತು ೦ಗತರಂಗೆಯಂ ಶಫರಲೋಲಾ 
ಪಾಂಗೆಯಂ ಗಂಗೆಯಂ (ಚಕಾ ೪. 0೪೭-೪೬೪). ೨. ಮನ್ಮಥನ ಶತ್ರು ; 
ಜಿನ : ಮದನಾರಾತಿಯ ಮುನ್ನಿನುತ್ನವಕೆ ಬರ್ಪಂದಲ್ಲಮಾಯೊಪ್ಪ 
ವಿಲ್ಲಿದು ಮತ್ತೊಂದು ಮದೇಭಶೋಭೆ . .. ಎಂಬಂತೆಸೆದುರ್ವಿಗೇಂ 
ಪಡೆದುದೋ ದೇವಾಗಮಂ ರಾಗಮಂ (ಶೃತೃಶೆ- ೦-೪). [ಸಂ.] 

ಮದನಾರಿ, (ನಾ). ಮದವುಳ್ಳ ಹೆಣ್ಣು ; ಸೊಕ್ಕಿದ ಹೆಣ್ಣು : ಮಗ ನಿನ್ನ 
ಹಡಲಾಕ ಮುಗಿಲ ಮುಚ್ಚಿತ ಜೀವ ಮದನಾರಿ ನನ್ನ ಸೊಸಿ ಬಂದು 
ನಡಿವಾಗ ಮಗ ನಿನ್ನ ಮನವು ಎರಡಾಗಿ (ಕನ್ನಾ. 023), 

[ಸಂ. ಮನನಾರೀ] 

ಮದನಾರಿ, (ನಾ). ೧. ಇಮದನಾರಾತಿ ೧; ಆ ರಜತಗಿರಿಶಿಖರದೊಳ್‌ 
ಮದನಾರಿಯುಂ ಗೌರಿಯು: ಚಿತಲೀಲಾರಚಿತಸುಖಸಂಕಥಾಪ್ರಿಯಕೌತುಕ 
ದೊಳಿರಲು (ಸಭ್ಯ. 0-೩೨) ; ಆರು ಕೊಟ್ಟರು ಶರವನಿದ ಮದನಾರಿಯೋ 


ನಿಮ್ಮಯೃನಹ ಜಂಭಾರಿಯೋ (ಕುವ್ಮಾಪ್ರೋ. ೨೪-೦); ಎಲ್ಲಿಗೊಯ್ದಪೋ 
ಸುರಥನ ತಲೆಯಂ ಗರುಡಂ , . - ಕೊಂಡು ಬಾ: ುದನಾರಿ ಬೆಸಸೆ | 


(ಕೈಖಳಾ: 0೪-೦೪). ಪಿ. ಮದನಃರಾತಿ ೨: ಮದನಾರಿ ನಾಲ್ವೆರಲ್‌ 
ಮುಟ್ಟದೆ ಜಿನಪತಿವರ್ಧಮಾನಂ . . , ಒಪ್ಪುತ್ತಿರ್ದಂ (ರೇಕಿ ೦೩-೦೦೨). 
[ಸಂ,] 

ಮದನಾವತಾರ (ನಾ). ೧. 'ಮನ್ಮಥನ ರೂಪು,- ಆಕಾರ: ಹಾರಂಗ 
ಳೊಳೆಸೆವೀ ಮಣಿಹಾರಂ ಮದನಾವತಾರಮೆನಿಸಿದ ನಿನ್ನಾಕಾರಕೆಣೆಯಕ್ಕುಂ 
(೫ರಂಉ. ೦೦೬). ೨... ಗೌರವಸೂಚಕವುದ ಒಂದು ಬಗೆಯ 
ಛತ್ರಿ: ಮದನ್ನಾಕಾಕಾ- ಮದನನ]ವತುರಮಂ ಕನಕದಂಡಚಾಮರಮ 
ನುನ್ಮದೇಭಮನುತ್ತಾಂಗದ ಭತ್ತಗಾವೆಯಂ ಪಡೆದುದಾತ್ತಕವಿತಿಲಕನೆನಿಸಿದಂ 
ಕವಿರತ್ನಂ (ಕತಫು- ೦೨-8೦). [ಸಂ.] 

ಮದನಾವಸ್ಮೆ (ನಾ). ಕಾಮಲಾಲಸೆಯಿಂದ ಉಂಟಾಗುವ ಸ್ಥಿತಿ; 
ಕಾಮಾವಸ್ಥೆ ; ಮದನಾವಸ್ಥೆಯನೆಯ್ದಿ ತನ್ನ ಪತಿ ಕಂಡಂ ಬಂದನೆಂದಾರು 
ಮೆಸ್ನದೆ (ಕುಸುಶಾ, ೯೩); ಆ ತಾಮ್ರತುಂಡಂ ಮದನಾವಸ್ಥೆಯಿಂದಂ 
ಮೂರ್ಛೆಪೋಗಿ  ಮೈಮಲಕಿದೊಜಂಗಿರ್ಪ ತತ್ಕುಮಾರಿಯು ಕಂಡು 
ನುಡದುದು (ಉಡ್ಕಲಿ. ೭-೬6 5)... [ ಸಂ, ಮದನಾವಸ್ಥಾ ] 

ಮದನಾವಾಸ (ನಾ). ಮನ್ಮಥನ ನಿವಾಸ ; ಇದೆ ಸಾರಂ ಸ್ವರ್ಗಲೋಕಕ್ಕೆ 

- ವಿಭವಕ್ಕಾಲಯಂ ಲೀಲೆಗುದ್ಯನ್ನದನಾವಾಸಂ (ಉಂತಿತು- ೭-೨೪). 
[ಸಂ.) 

ಮದನಾವೇಶ (ನಾ). ಉತ್ಕಟವಾದ ಭೋಗಾಸಕ್ತಿ ; ಕಾಮೋದ್ರೇಕ: 
ಇದಆಗೊಳ್‌ ಬೇಚರಕಿನ್ನರಾಮರಯುಗಂ ನಾನಾವಿನೋದಂಗಳಿಂ ಮದನಾ 
ವೇಶಕರಂಗಳಂ ಸಲಿಸುತುಂ . . . ತಳ್ತಿರೆ ಕಾಮರಾಗಮಯಮಾಯ್ತೇನೀ 
ನಗಂ ರಯ್ಕಮೋ (ಕಂಥ್ರ- ೪-೦೦೬). [ಸಂ.] 

ಮದನಾಸ್ತ್ರ (ನಾ). ಕಾಮನ ಬಾಣ: ಮದನಾಸ್ತ್ರಂ [ಕ]ರ ಸಾಣೆಗಾಣಿಸಿದು 
'ವೆಂಬಂದಾಗೆ ನಿನ್ನೊಂದು ಕಂದಿದ ಮೆಯ್ಯೆನ್ನಯ ತೋಳೊಳೊಂದೆ ಸಿಂಯಂ 
ನೀನುಯ್ಬು ತೊಬ್ರಾ[ಳ್ನು] ರಾಗದಿನೆ: ನೆನ್ನೊಳ್‌ ಸುಕಮಿರ್ಪೆದು (ಕುಶಣ. 
6-೬) ; ಡುದನಸ್ವಂ ನಿಜಮೂರ್ತಿ ಮೋಹನಶರಂ ಸೌಭಾಗ್ಯಸಂಪತ್ತಿ 
೬ ಆಗೆ ದಿಟಂ ದರ್ಪಕನಂದದಿಂದೊಲಿಸಿದಂ ವಿದ್ಯಾ ಧರಸ್ವ್ರೀಯರಂ 
(ಐರ್ಕ್ಕಪು. ೬-೨೭). [ಸಂ.7 

ಮದನಿ (ನಾ). ೧. ಒಂದು ಬಗೆಯ ಮಲ್ಲಿಗೆಯ ಬಳ್ಳಿ ಮತ್ತು ಅದರ 
ಹೂವು ; ದುಂಡುಮಲ್ಲಿಗೆ : “ ದುಂಡುಮಲ್ಲಿಗೆಯು ' ಮದನಿಯಕ್ಕುಂಾ 


೬೮೯೭ 


ಮದರಸ 


ಅತಿಮುಕ್ತ. ೩. ಒಂದು ಬಗೆಯ ಸುಗಂಧದ್ರವ್ಯ ; ಕಸ್ತೂರಿ. 
[ಸಂ. ಮದನ ] 

ಮದನಿಕೆ 'ಮದನಕಯ್‌' ನೋ. ' 

ಮದನ್ಕೆ (ನಾ). ಒಂದು ಊರಿನ ಹೆಸರು: ಎಣ್ಣುನೂಜಯ್ದೆತ್ತೊ: ಮೃತ್ತ 

s] ನಯ ಮಷದನ್ನು ಮದನೈಯೊಳಜ್‌ದು ವರದೇವನು ತಮ್ಮ ಡಿಯ 

ನೊಲದ್ದುನು. ವೆ:ಚಾಧ' ದಯೆಗೇದ xx 

[?) 

ಮದಪಟ್ಟಿಕೆ (ನಾ). ಆನೆಯ ಗಂಡಸ ಸ್ಥಳದಿಂದ ಇಳಿಯುವ 
ಮದೋದಕದ ರೇಖೆ; ಮದಲೇಜಿ: ೭ 'ರಾಂಕದ್ವಿಪಮದವಟ್ಟಿಕ 
ಯೆನಿಸಿ ಕಪೋಲಮೂಲಮಂ ಮುಟ್ಟಿದುವಾ ಚಕಿತಾಕ್ಷಿಯ ಹರಿನೀಳಾಳಕಂ 
ಗಳ್‌ (ಕಾರೂ: ೩-೪೪). [ ಸಂ, ಮದಪಟ್ಟಿಕಾ] 

ಮದಮನೆ (ನಾ). (?) : ಶ್ರೀವುರದಾ ಬಡಗಣ ಪಡುವಣ ಕೋಣು 
ರ್ಳ್ಯನ್ಹೇವಂಗೇರಿ ಮದಮನೆ ಒಂದೆಂ (ಏಕ. vn (3). ಶಾಗರುಂ- ೦೯೬೯: 
70): R23. 

13 ಮದಮುಖ (ನಾ). ಸೊಕ್ಕಿನಿಂದ ಕೂಡಿರುವವನು : ಗರ್ವಿಷ್ಮ : 

“ಮದಮಖಬರೆನೆ ದರ್ಪಮುಖರು” (ಕಾರೆ. 39) ; ಮದಮುಖನೆಡಬಲನೆ 
ನೋಡಿದರೆ ರಕ್ಕಸಕೋಟಿ ಜೀಯೆನಂತ ಸಿಡಿಲ ಸೆಟ ಬಟ್ಟ ಸಂತೆ ಭುಜವನು 
ಕದಿರಬಾನನು ಜಲಹರಿ. 


(ov: x (ಬ), somರು 


(ಕುಪ್ಛಾರೋ, ೦೩-೪0); 


ಖಾನರೆಂ। ಮದಮುಖುಾಾನರೇಜ”ದರು (ಕುರಾಗಾಂ- ೨೦-೦೪). [ಸಂ.] 
30] ಮದರಂಗ 'ಮದರಂಗಿ' ನೋ: 
ಮದರಂಗಬಾಳೆ (ನಾ). ಕೆಂಪುಬಣ್ಣ ಹಾಗೂ ಸುವಾಸನೆಯಿಂದ 


ಕೂಡಿದ ಒಂದು ಬಗೆಯ ಬಾಳೆ ; (೪. 
[ ಮದರಂಗ (೬ ಮದರಂಗಿ) .. ಬಾಳೆ (ಆ ಬಾಟ) ] 
ಮದರಂಗಿ, ಮದರಂಗ, ಮಧುರಂಗಿ (ನಾ). ೧. ಒಂದು ಬಗೆಯ ಗಿಡ 


38| ಮತ್ತು ಅದರ ಎಲೆ : ಗೋರಂಟಿ : ಗೋರಂಟಿ, ಮದರಂಗಿ 
(ಕೈತ, ೪-೪); ಮದರಂಗಿಬೀಿಜ ಒಂದುರೂಪಾಯಿ ತೂಕ 
(ಉಣ. ೨೬೭), ಸುತ್ತುಮುತ್ತು ಮದರಂಗಿ, ನಡುವೆ ಮಾಧವಿಯ 


ಬಳ್ಳಿಮಾಡ (ಕಮೀಫಿ- ೨೨೪), ಪ, 
ಕ್ಕಾಗಿ ಉಗುರು, ಕೈ ಮತ್ತು 

30] ಗೋರಂಟಿಎಲೆಯಂ ಕೆಂಬಣ್ಣ ದ ರಸ; ಮೆಹಂದಿ: ತುಟಿಯ 
ತಂಬುಲ ಉಗುರ ಮದರಂಗಿಯೇ (ತಬ. ೯-೩6) ; ಮದರಂಗಿ 
ಯುಗುರಿನಲಿ ಸಾರಂಗಿ ಬಾರಿಸುತ ಬೋರಂಗಿ ಚಿತ್ರಾಂಗಿ ಭೋರಿಡುತಿರೆ 
(ಉನ, ೦೭-೩೩). ಮದರಂಗ ; ೩. ಕೆಂಪುಬಣ್ಣ : 'ಮದರಂಗ 
ಬಾಳೆ' ಪರಾ. ಮಧುರಂಗಿ : ೧. “ರುಧಿರೆಯೆನೆ ಮಧುರಂಗಿ" 


ಹೆಣ್ಣುಮಕ್ಕಳು ಅಲಂಕಾರ 
ಪಾದಗಳಿಗೆ ಹಚ್ಚಿಕೊಳ್ಳುವ 


35] (ಶುಂಗರ, 45-63) ; ಹಿಂಗದೆ ಕಡೆಲೆಯ ಹುಳಿ (ಮ)ಧುರಂಗಿಯ ಬಿತ್ತಕ್ಕಿ 
ಗರ್ಜಿನೀವುದು ಸಿತದಿಂ ತೆಂಗಿಂಗಾ ಕ್ಷೀರವಿಷಕ್ಕಂ ಗಣಜಿಲೆ ವಜ್ರಿಯೆಸೆವ 
ಪಾಲಂ ಸಿತೆದಿಂ (ಏಕದ, ೨-೮೭), 

[ + ತುಳು. ಮದರೆಂಗಿ, ಮದಿರೆಂಗಿ, ಮದ್ರೆಂಗಿ ] 
ಮದರೆದನಿ (ನಾ). ಸೊಕ್ಕೇರಿದ ಆನೆ; ಮದಗಜ: ಸಾರ್ಚಿದ 

40) ಮದರದನಿಗೆ ಹರಿ ನಿಲ್ಲದೆ ನಿಚ್ಚಟಗಲಿಗೆ ಪೆಸರೆ ಕಲಿ ನಿಂದಪನೇ 
(೫ಂತಿತು. ೨-006) ; ಮದರದನಿ ಕಂಭಮಂ ಕಿಟ್ಟಿದಿರೆ. ನೆಲಂ ಭೋರನೆ 


ಯ್ರೊರಲ್‌ (ಕೇಬಫ್ರಿ- 8-000) ; ಸದಕಿವನು ಬಳಿಕಾತ ರಣಕೊದಗಿದ 
ಮಹಾರಥಮಂಡಳಿಯ ಮದರದನಿಗಳೆ ಮಾವುತರ ರಾವ್ತರ ಹಯವ 


ಕಾಲಾಳ (ತೊಳೆಯ. ೬-೪೩-6)- [ ಸಂ. ಮದರದನಿನ್‌ ] 


(ಉುಂಗಣ- ೩6 39) ; ಮದನಿಯ ಪೊಸಮಾಲೆಗಳ ಮೆಳೆಗಂಂ , . ಕಣ್ಣತಿ 
ಮಂಗಳಮಂ ಮಾಡುತ್ತುಂ (ಣಕ್ಕರಿ. ೨-33). ೨. ಇರವಂತಿಗೆ: 


ಆ ಮದರಸ (ನಾ). ಮದೋದಕೆ ; ಮದಜಲ ; ಮದರಸಮೊಕ್ಕುದಿಲ್ಲಿ ಕರಿ 
ಪೋಮುದು ಸಿಗದ ಬಟ್ಟೆ ನೋಳ್ಪೊದಿಂತಿದು (ಕುಕ. ೩-೪). [ಸಂ.] 


ಮದರಾಸ್‌ಮಣ್ಲಿಗೆ 


'ಮದರಾಸ್‌ಮಲ್ಲಿಗೆ (ನು). ಒಂದು ಬಗೆಯ ಸಸ್ಮ ಮತ್ತು ಅದರ 
ಹೂವು; ಇಬ್ಬನೆ: ವರಲೈ, ಇಟ್ಟೇವು, ಯಿಸಗ.. ಮದೆರಾಸ್‌ಮಲ್ಲಿಗೆ 
(ಪಸಂ. ಬು [ ಮಡರಾಸ್ಕ್‌ ಮಲ್ಲಿಗೆ] 

ಮದರಿಕಲ್‌ (ನಾ). ಒಂದು ಊರಿನ ಹೆಸರು : ಶ್ರೀಬೇವಿಗೆ ಮುತ್ತರಸರ 
ಮಗನು ಪೊಲೆಯಮ್ಮನ್ಮದರಿಕಲ್ಲನಾಳುತ್ತುಮ್‌ ಬಸಮರಸರ ದೇಗುಲೆ 
ಕೊಟ್ಟ ಕೆಯ್ಯು ಪನ್ನಿರ್ಮ್ವತ್ತ (ಎಳ: ೩1. ತೆಳ್ಳಳೆ. ೩೩-೨೦; 815). 

[? . ಕಲ್ಯ) 

'ಮದಲಗಿತ್ತಿ 'ಮೊದಲಗಿಶ್ತಿ: ನೋ. 

ಮದಲಿಂಗ (ನಾ). ಮದುವೆಯ ಹುಡುಗ; ಮದುಮಗ : ಕೊಟ್ಟಿವಸು 
ಪಗ್ಗಮನಂದುಜಕಿ ಕಿಳ್ತುಕೊಂಡು ತಾಂ ಓಡಿ ಬಂದಿಆ್‌ದು ಕೊಂದುದಾ 
ಗಾಡಿಕಾಜ ಮದಲಿಂಗನೆಂ (ಕಾಲಾಸ್ಕ. ೨-೯-೩೩) ; ಮದಲಿಂಗನೇ ಬ್ಯಾಡ 
ಅಂದ್ರೆ ಮದುವೆ ಯಾರಿಗೆ ಮಾಡಲಿ? (ತಪಕೊ. ೧. “ 

[5 ಮದುವಳಿಗ 
ನವೆಯ ಹಂಡುಗಿ : ಮದುಮಗಳು : 

* » ಹಿ ನನ್ನೆ ಮುದ್ದು ಮದಲಿಂಗೀ (ತುಂಗರ. ೩೬)- 

[ಮದಲಿಂಗ + - ಇ) 

ಮದಲೂರ್‌ (ನಾ). ಒಂದು ಊರನ ಹೆಸರು ; ಕಕ್ಕರ ಮದಲೂರೆಟ್‌ದು 
ತೊಜುಗೊಣ್ಣೊಡೆ ತಿಜ್ಬಣಿಮಾರ ಶ್ರೀಮೇಟ್‌ ತಿಲ್ಲಣಿಯೂರುಳ್ನಗಿ .. - 
ಪಲರನೆಅ್‌ದು ಸಗಮೇಅ'ದನ್‌ (೪. ಇ. 43-೩7 ಸು- 802): 
ಶಾಮಚನ್ಹಭಳಾರರ್ಗ್ಗೆ ಮದಲೂರು ಮಳಗವಾಡಿಯುಮಂ .., ಕೊಟ್ಟರ್‌ 
(ಕ. ೫1 ತತ್ರದು. ೬೪-3೪; 969) ; ಸ್ವಸ್ತಿಶ್ರೀಮನು ಗಗ್ಗರೊಕ್ಕಲಾ 
ಮದಲೂರ ಕುಪ್ಪನ್ನೊಜುಗೊಳೊಳ್‌ ಬಿದು ಸತ್ತು ಸಗ್ಗಿ ಆದನ್ನವಕ್ಕೆ 
ಮೂತೂಮನ್ಪು ಕಬಿನಿ ಪರಿಹಾರ ಕೊಟ್ಟಿರ್‌ (ಕ. ೫. ಕೋಲೆ. ೦೨  ; 
ಸು. 19007). [ಮದಲ್‌? 4 ಊರ] 

ಮದಲೇಖೆ (ನಾ). ೧. ಆನೆಯ ಕಪೋಲದ ಮೇಲೆ ಮದೋದಕವು 
ಹರಿದುದರಿಂದಾದ ಗೆರೆ, - ಪಟ್ಟೆ : ಮದಲೇಖೆಗೆ ಸದೃಶಂ ಮೃಗ 
ಮದತಿಳಕಂ ಕರಿಕರಕ್ಕೆ ಸರಿ ಕರಂ (೫ರ್ಕತಿ. 6-90), ೨. ಕಸ್ತೂರಿ 
ಮುಂತಾದ ಸುಗಂಧದ್ರವ್ಯಗಳಿಂದ ಹೆಂಗಸರು ತಮ್ಮ ದೇಹದ 
ಮೇಲೆ ಬರೆದುಕೊಳ್ಳುವ ಚಿತ್ರ ; ಪತ್ರಭಂಗ; ಮಠಕರಿಕೆ : ಅಭಿನವ 
ಮದಲೇಖಾಲಾಲಿತಂ. , . ಪ್ರಸ್ಟುರದ್ಯರ್ಮವಾರಿಪ್ರಭವಮೆಸೆದುವಂತಾ 
ಕುಂತೆಗು ಕಾಂತಸಂಗಂ (ಕಂತಾಾ- 3-೨6). [ಸಂ, ಮದಲೇಖಾ] 

ಮದಲೋಲ (ಗು). ಮತ್ತು ಬರಿಸುವಂತೆ ಚಂಚಲವಾದ ; ವದನ 


ಮದಲಿಂಗಿ (ನಾ). ಮದುವೆ: 
ಮುದ್ದುಗಾರೀ . 


ಮಿದಲ್ತಂಬುರುಹಂ ಮದಲೋಲವಿಲೋಚನಂಗಳಲ್ಲಮಿವಳಿಗಳ್‌ (ಊಂ: 
4739). [ಸಂ.] 

ಮದವ "ಮದೆವ'ನೋ. 

ಮದವಟ್ಟಿಗೆ (ನಾ). ಜಡೆಗಟ್ಟಿದ ತಲೆಗೂದಲು : * ಮದವಟ್ಟಿಗೆಯೆ 


ಕಡ್ಡಣಂ ಎನೆ ತಾನೆ ಜಡೆಗಟ್ಟು `` (ಕಕ್ಕ. ೩೨). [?] 

ಮದನಟ್ಟೆ (ನಾ). ೧. - ಮದಲೇಖೆ ೧: ಕಾರ ತಂದಲ್ವೊಲಲ್ಲುಗು 
ವೆಂಟುಂ ಮದವಟ್ಟೆ[ಕಾಕಾಂ. ವರ್ಕೆ]ಯಿಂ ... ಏಂ ಜನಕಂಗೆ ಹರ್ಷಜನಕಂ 
ತಾನಾಯ್ತೊ ವನ್ಮದ್ವಿಪಂ (ರತಿ. ॥-00)- ೨. ಇ ಮದಲೇಖೆ ೨: 
ಪರಿಚೆಯೊಳ್ಳರಿಚಯಂಬಡೆದ ಮದಪಟ್ಟೆಯುಂ ಮದವಟ್ಟೆಯೊಳೊಡಂ 
ಬಟ್ಟ ವಿಷ್ಠಳಕಪೋಳತಳಲಿಬಿತವಿಚಿತ್ರಪತ್ರಲೇಬೆಯುಂ (ಅಂ. ೪-೪0 ನ); 
ಆಕೆಯ ಕಪೋಲದೊಳಾ [ನ]ವಧೂಮಲೇಬೆ . . , ಕತ್ತುರಿಯೊಳ್‌ ಮದ 
ವಟ್ಟೆಯಂ ವಿಳಾಸದೆ ತೆಗೆದಂತೆ ಣ್ಣೆಸಿದು ತೋಆದುದಾ ಕದನತ್ರಿಣೇತ್ರನಾ 
(ಊತಣ. ೩-೬೬) - [ಮದ - ಪಟ್ಟೈ) 

ಮದವಟ್ಟೆದೆಗೆ (ಕ್ರಿ). ಕೆನ್ನೆಯ ಮೇಲೆ ಕಸ್ತೂರಿ ಮುಂತಾದ ಸುಗಂಧ 


೬೮೯೮ 


30 


[3 


ಮದವಾರಿ 


ಪ್ರಪ್ಯಗಳಿಂದ ಚಿತ್ರವನ್ನು ಬರೆ. -ಮಕಂಕಾಪತ್ರವನ್ನು ರಚಿಸು : 
ಪರಿಖೆಯನೊಗ್ಗುಡಿಸುವ ಕತ್ತುರಿಯಿಂ ಮದವಟ್ಟಿ ಟ್ಟ ದೆಗೆವ ಬೊಟ್ಟಿ 
ಎವ ಕುಚಾಂತರದೊಳ ಹಾರಮನೆಳೆಸುವ [ಯ]ರವಿಂ ಸ್ವಾಧೀನಪತಿ 
ಕರಂ ಬಗೆಗೊಂಡಳ್‌ (ತರಕ, 6-68); ಮದವಟ್ಟಿ (ಟೆ 3 ದೆಗೆದಿಟ್ಟ 
ಕತ್ತುರಿಯ ಚೆಲ್ವ ಕೊರಲೊಳಿಕ್ಕಿದ ಕರಿಯ ದಂಡೆಯೊಳೆರಡೆಡೆ ಬರೆ ಮುಡಿದ 
ಮಲ್ಲಿಗೆಯ ಪರಿಮಳಕ್ಕಮಡಸಿದ ಕಪ್ಪುರದ ಪಪ್ಪುಕಕ್ಕ! ೦.ಮಜ್‌ಮಂಬಿವಿಂಡು 
ಮುಂದೆ ಮಂಡಳಿಸಿ ಕಟ್ಟಿ ಬರೆ (ಕನಂಪು. ೨-೨೪ ನ). [ಮದವಟ್ಟೆ _. ತೆಗೆ] 
ಮದವಡಿ (ನಾ). ಒಂದು ಜಲಾಶಯದ ಹೆಸರು : ಮದವಡಿತಟಾಕಸ್ಯ 
ಪಕ್ಷಿಣಭಾಗ ತತ ಕೊಮರತಟಾಕಸ್ಯ ದಕ್ಷಿಣಭಾಗ (8-90. ೧೯೯೨ ೭೩-೦೦೪ ; 
819), [?] 
ಮದವಡೆ (ಕ್ರಿ). ಸೊಕ್ಕೇರು ; ಮದವೇರು: ಆಖಳಮ್ಮಗ ಮದವಡೆದ 
ಪಂಚೆಗಳಿಂಚರವ ಬೀಜಸಿದವು ಕೊಳಗಳಲಿ (ತೊರಂಣ. ೪-೬-೦೦) 
[ಮದ 4 ಷಡ] 
ಮದವಣಿಗ ` ಮದುವಳಿಗ ` 


ನೋ. 
ನೋ 


18 |ಮದವಣಿಗತನ ` ಮದುವಣಿಗತನ ` ನೋ. 


ಮದವಣಿಗಿತ್ತಿ " ಮದುವಳಿಗಿತ್ತಿ ` ನೋ. 
ಮದವಣಿಗೆ " ಮದುವಳಿಗೆ ` ನೋ. 
ಮದವಸಲೆ ` ಮಡಿವಸಲೆ ` ನೋ. 
ಮದವಳ್‌ 'ಮದೆವಳ್‌ ' ನೋ. 
ಮದವಳಗಿತ್ತಿ * ಮದುವಳಿಗಿತ್ತಿ ` ನೋ. 
ಮದವಳಿಕೆ ` ಮಡವಳಿಗೆ ` ನೋ. 
ಮದವಳಿಗೆ ` ಮದುವಳಿಗ ' ನೋ, 
ಮದವಳಿಗೆ ' ಮದುವಳಿಗೆ ' ನೋ. 
ಮದವಳಿಗೆಕಲು (ನಾ). ಮಹಾಸತಿಕಲು ; 
ಮಾಡಿಸಿದ ಮದವಳಿಗೆಕಲು (ಮೃಕಂ.034, 
[ಮದವಳಿಗೆ ( ಇ ಮದುವಳಿಗೆ) 4 (ಕಲ್‌) 
ಮದವಾದಿ (ನಾ). ಸೊಕ್ಕಿನಿಂದ ವಾದ ಮಾಡುವವನು ; ಪಾಖಂಡಿ; 
ಇದ(ದಾ)ನಟಿಕಿದೊನ್‌ ಪಾರ್ವ್ವನಕ್ಕೆ ಮದವಾದಿ ಅಕ್ಕೆ ಬಾರಣ(ಣಾ)ಸಿವದ 


ಮಾಸ್ತಿಕಲ್ಲು: ಗಉಡ 


ಸಾಸಿರಕವಿಲೆಯಂ ಕೊನ್ನೊನಕ್ಕು (96. ೫. ೦೬೭.೬ ; 17 ತೆಯ 34). 
[ಸಂ. ಮದವಾದಿನ್‌ ] 
ಮದವಾರಣ (ನಾ). ೧. ಇ ಮದರದನಿ; ಗೈರಿಕರಸಾರ್ದ್ರಮಂ 


ಸಿಂಧೂರದೆ ತಲೆವ[ಅೌ]ದುದಂ ಕರಂ ಕಂಡಾಂ ಸಂಧ್ಯಾ ಬರಾಗದೊಳಜ್‌ಯದೆ 
ಮದವಾರಣಮಂ ಸೋಂಕಿ ಕೆಲದೊಳೊಯ್ಯನೆ ಪೋದೆಂ (100. 3); 
ಎನಿತು ಮದವಾರಣಂ ಕ್ರೋಧಿನಿ ಪೊಕ್ಕುಂ ಸಿಂಹಪೋತಮಂ ಗೆಲ್ಲುಮೆ 
(ತ್ಯ. ೪-8೦): ವೀರೆರಿಪುಳದಳೀವನಕೆ-ಮದವಾರಣನು ಫಲುಗುಣತನ 
ಯನುದಃರಪದ್ಮ ವ್ಯೂ! ಹದಲಿ ಗೆಲಿದನು ಕುಮಾರಕರ (೫ರ, ಹರೋ. ಇ ಸೂತ). 
೨. ಸೊಕ್ಕನ್ನು ಇಳಿಸುವವನು ; ಗರ್ವಭಂಗಮಾಡುವವನು : ಅನ್ಯ 
ನರೇಂದ್ರಗಂಧವಾರಣಮದವಾರಣಂ ವಿಜಯಕಾರಣನಮ್ಮನ ಗಂಧವಾರಣಂ 
(ರಾಜು. 0-0ಬ), ೩. ಪ್ರೀತಿಯಿಂದ ಚಿಕ್ಕವರನ್ನೂ ಆಪ್ತರನ್ನೂ 
ಕುರಿತು ಸಂಬೋಧಿಸುವ ಒಂದು ಪದ : ಗುಣವಹುದು ನಿನಗಿಂದು 
ಕುಲದಿನಮಣಿಯೆ  ದೀಕ್ಷಿತನಾಗು ಮದವಾರಣನೆ ದೀಕ್ಷಿತನಾಗು 
(ಉಪ್‌ ೬-೨) ; ಅಣಕಿಗನ ತೆಗೆದಪ್ಪಿ ಮದವಾರಣನೆ ಕುಳ್ಳಿರೆನುತ್ತ 
ನೋಡಿದಳು ಸಹೋದರನ (ಕಾಣ್ಕಾರಿ. ೨-೪೦). [ಜಂ] 
ಮದವಾರಿ (ನಾ)- = ಮದರಸ: ಕರೀಂದ್ರಸಂಕುಳೆಮುದವುರಿಧಾರೆಗಳ 
ಪೆರ್ಮಬ್‌ಯೊಳ್‌ ರಣಮೆಂಬ ರಾತ್ರಿಯೊಳ್‌ ಸಲೆ ಬರುತಿರ್ಪಳೆಂದುಮಭಿ 
ಸಾರಿಕೆಯಂದದೆ ರಾಜ್ಯಲಕ್ಷ್ಮಿ ಫನ್ನೊಲವಿನೊಳ್‌ (ರಂಭ. ೧). (ಸಂ.] 


ಮದವಿ 


ಮದವಿ (ನಾ). ಒಂದು ಬಗೆಯ ಬೆಲೆಬಾಳುವ ರೇಷ್ಮೆಬಟ್ಟೆ; ಸರಿ 
ಗಬ್ಬುಳ ನೀಲಿಗಂಧ ಸಂಧ್ಯಾರಾಗ ಕುಸುಮಿ ಯಾವಂಚೆ ದೋರಿಯ ನಾಗ 
ವಟ್ಟೆ ಪೆಲ್ಲಿ ಸುವರ್ಣಪಲ್‌ ಮದವಿ ಮಂಜಿಪ್ಲೆ ದೇವಾಂಗಮೆಂದು ಪಟಭೇದ 
ಮಕ್ಕುಂ (ನುಂಗರಾ. ೦೦೦-3೮). [ “ ಮರಾ. ಮದವೀ] 

ಮದವಿಕಳ (ನಾ): ಸೊಕ್ಕಿನಿಂದ ಅರಿವುಗೆಟ್ಟಿವನು ; ಮದಾಂಧ : 
'ಮದವಿಕಳತನ' ಪರಾ. [ಸಂ. ಮದವಿಕಲ] 

ಮದವಿಕಳತನ (ನಾ). ಸೊಕ್ಕಿನಿಂದ ಅರಿವುಗೆಡುವುದು : ಪಮಮನಾಭನೆ 
ತಾನಲಾ ಹರಹರ ಮಹಾದೇವ ಉದಿಸಿದನು ನರನಾಗಿ ತಾನಿ ಹದನನಜ್‌ 
ಯದೆ ತಪ್ಪಿದೆನಲಾ ಮದವಿಕಳತನದಿಂದ ಕೆಟ್ಟಿನು (ರಾಗ. 3-೬-೦೬)- 

[ಮದವಿಕಳ 4 - ತನ] 

ಮದವಿಕಾರ (ನಾ). ಮದ್ಯಸೇವನೆಯಿಂದುಂಟುಗುವ ಅಮಲು. 
ಮತ್ತು : ಪಿಷ್ಟೋದಕಗುಡಧಾಶಕೀಸಂಯೋಗದಿಂದಮೆಂತು ಮದ 
ವಿಕಾರಮೆಸೆದಪ್ಪುದಂತೆ ಕಾಯಾಕಾರಪರಿಣತಪ್ಪಥ್ವ್ಯಪ್ತೇಜೋವಾಯು 
ಗಳತ್ತಣಿಂ ಬಂದು ಗರ್ಭಾದಿಮರಣಪಯೇಣತು ತದಾತ್ಮಕಂ ಚೈತನ್ಯಂ 
ಪುಟ್ಟುಗುಂ (60ಫು- ೨-೯೫). Wo.) 


ಮದವಿರಹಿತ (ನಾ). ೧. ಮದಜಲವಿಲ್ಲದಿರುವ ಆನೆ. ೨. ಗರ್ವ 
ವಿಲ್ಲದಿರುವವನು. ೧, ೨: ಮದವಿರಹಿತನೆನಿಸಿಯುವುದಿತದಾನಿ 
(ಕಾಂತಿಫು. ೦-೭೦). [ಸಂ,7 


ಮದವಿಹ್ವಳಿತ (ನಾ). ಸೊಕ್ಕಿನಿಂದ ಉದ್ವಿಗ್ನವಾದುದು ; ಅಮಲೇರಿ! 
ಉನ್ಮತ್ತವಾದುದು: ಅರಸಂ . . . ಅನೆಯನೆ:ಆ? ಅಡವಿಗೆ ವೋದೊಡದು. 
ಮದವಿಹ್ಯಳಿತನುಗಿ ಮೆಯ್ಯಲ್‌ಯದೆ' ದಿಶಾಪಟ್ಟಂಗೊಂಡೊಂದೆಸೆಗೆ 
ಕೊಂಡೋಡಿ . . . ಪರಿಯೆ (ನಡ್ಗಾಣ. ೦೦೦-೦೫): [ಸಂ. ಮದವಿಹ್ವಲಿತ] 

ಮದವಿ (ನಾ). (?): ಇ ಠಾಣನ್ತರದ ಸೀಮೆಯ ಮುದವೆ ಪತ್ತ 
ಕೊನ್ನ ಅ ಸುಂಕವ ಬಿಟ್ಟರು (ಕೂ. 19, 49-೨೩ ; 1100). [? 

ಮದವೆಳಸು (ಕ್ರಿ). ಸೊಕ್ಕೇರು; ಮದೋನ್ಮತ್ತವಾಗು : ಇಪ್ಪತ್ತು 
ಸಾವಿರ ಪಾಯ್ಡಳ ಮದವೆಳಸಿದ ಕರಿಗಳ್ಳವತ್ತು ಸಲೆ ಕಂದುರೆಗಳ 
ಮೇಳದೆ ರುದ್ರಗಣಭೂಪ ತಳುವದೆ ಬಂದನು (ಕಂಠಂ. ೩-೨೪). 

[ ಮದ 4 ಬೆಳಸ್ಕು (< ಬೆಳೆಯಿಸು) ] 

ಮದವೆಳು (ಕ್ರಿ). ಮದವನ್ನು ಹೊಂದಂ ; ಸೊಕ್ಕು: ಸ್ವೇಚ್ಛಾನು 
ರೋದೋನ್ಮತ್ತ ಮದವೆತ್ತಾನೆಯಂತನಿವಾರಿತೋದೃತವೃತ್ತಿಯಲಿ ಕೊರ್ಬಿ 
(00%: 90-೬)- [ಮದ 4, ಪೆಜ್ಯು) 

ಮದವೇತಂಡ (ನಾ). - ಮದರದನಿ: ಅಕ್ಷೋಹಿಣೀನಾಯಕಂ , . , 
ಮದಗಳಿತ ಗಂಡಪ್ರಚಂಡಮದವೇತಂಡಮನಣೆದು ಬಿಟ್ಟಿಕ್ಕಿದಾಗಳ* 
(ಕಂಕಣ. ೧೨-೪೬ ವ); ಕಂಡಣೆದು ನೂಂಕಿ ಮದವೇತಂಡಮಂ . . , 
ಗೆಲ್ಲಂಗೊಂಡಂ ಬಗೆಗೊಳ್ವ ತೆಜದೆ. ವಿಜಯಾಂಗನೆಯಂ (ಕಾಫು 3-33) 

» 6.) 

ಮದವೇರು " ಮದವೇಜು' ನೋ. 

ಮದವೇಲ್‌ಸು (ಕ್ರಿ). ಸೊಕ್ಕಿಗೇಳುವಂತೆ ಮಾಡು : ಹರನ ಮನೋರಥಮಂ 
ಮದವೇಟ್‌ಪಂತೆ ಪಾರ್ವತಿಗೆ ಸುವಾಸಿನಿಯರ್‌ ಸಿಂಗರಮಂ ಮಾಡಿ 
(net: ೦೦-೪೫ 2). [ಮದವೇಜು *- -- ಇಸ್ಬು] 

ಮದದೇಟಿ, ಮದವೇರು (ಕ್ರಿ). ೧. ಬೀಗು; ಹೆಮ್ಮೆ ಪಡು : ಎನಗೆ 
ಜಗತ್ತೆಯಾಜಯಶರಾವಳಿಗೀ  ವಿಟಪೀತ್ರೆಯಾಪ್ರಸೂನನಿಕರವಾದುಮೊದು 
ಮದನಂ ಮನದೊಳ್‌ ಮದವೇಲ ಪೇಜ್‌ದತ್ತನುಪಮಸೌರಭಂ ... 
ಕುರವಕಂ ತಿಲಕಂ ವಕುಲಂ ನಿರಾಕುಲಂ (ತಂತ್ರ. ೭-೩3) ; ತನಿಮದವೇಲಾ 
ನಿಮ್ಮಲ್ಲಿ ಸೆಣಸಿದೆನು ಸೇನಾಧಿಪತ್ಯದಲಿ 
ಪಿ. ಉಕ್ಕು; ಉಬ್ಬರಹೊಂದು 2 


(ಕುವ್ಮಾರ್ರೋ,. ೦೨೨೪), 
ಮದವೇಜ್‌ದಂಬುಧಿಯ ಸಲಲ 


೬೮೯೯ 


ಮದಾಮ್ಮ 


ದುಬ್ಬರಕಣಬರೌರ್ವಾನಳರು ಹೇಳೌ ತಾಯೆ (ಕಣ. ೩-೬-೩೧). 
ಮದವೇರು : ೩. ಮತ್ತಿನಿಂದ ಕೂಡಿರು ; ಅಮಲೇರು : ಹೂವಿನ 
ಬಂಡುಂಡು ಮದವೇರಿದಳಿವಿ: ಮೊರೆಯುವ ನಾದವಿದೆಲ್ಲ 
[ಮವ - ಏಜ್ಯು (ಆ ಏಲ್‌) ] 

5 |ಮದಸಿಂಧುರ (ನಾ).ಎ ಮದರದೆನಿ: ಹರಿಬಡಲಿ ಹೊಕ್ಕೆರಡುಸಾವಿರ 
ತುರಗ ಬಿದ್ದವು ನೂಜುಮವಸಿಂಧುರಕೆ ಗುಧನವಾಯ್ತು, (ಕುಪ್ಮಾಗ,೨-೩೩) 
ನೀಲಪರ್ವತಂ . . . ಸಿಂಧೂರವಿಲಿಪ್ತಮದಸಿಂಧುರಗಂಡ 
ಆತ ಮನೋಜ್ಞಂ 


Goms- 
0೪೪೨೪). 


[ಸಂ]. 
ನೂರೆಂಟು ಕರಣಗಳಲ್ಲಿ ಒಂದು ; 
"ಕಾಲುಗಳನ್ನು ಸ್ವಃ ರಿಸಿ, ಸ್ವಸ್ತಿಕವನ್ನು ಬಿಡಿಸಿ: ಕ್ರಮ. 
ಪಾಗಿ ಪ್ರಸರಿಸುತ್ತ. ಕೈಗಳಿಂದ ದೋಲಹಸ್ತವನ್ನು ಮಾಡಿ. 
ತಲೆಯನ್ನು ಪರಿವಾಹಿತ ಸ್ತಿಸುವುದು”' (ಉಕ್ಕಕಂ- ೩೦೫ 
ಪಡೆದಿದೆ ಕ್ರಮದಿಂದೆ ಪಸರಿಸುತ್ತಿರೆ 


'ಲದೆ ಪರಿದಾದಿತ ಶಿರದೆ ಕೇಳ್‌ ಮದ 
[ಸಂ.) 
ಲ ಸ್ಮಳ : ಹೆಂದದಂಗಡಿ : ಪಡ 
ಬಾನೆ: "ಶುಂಡಾ, ಸ್ಮ್ರನಂ... ೩ ಮದ್ಯಪಾನ ಮಾಡುವ 
ಮನೆಯೆ ಹೆಸರು. 


ಕಳ [ಸಂ.) 

ಮದಹಸ್ತಿ (ನಾ). ಎಮದರದನಿ : ಮದಹಸ್ತಿಯಿಜ:ದ ಘಾಯಂಗಳ , , 
ಬೇಡನಾಯಕರು ನೆರೆದರು (ತಃ೫ಾ- 3-8); ಮದಹಸ್ತಿಬಲಯುತಂ ಹಸ್ತದಿಂ 
ಮಸ್ತಕದಿನಂತೆ ಪದಗದೆಯಿಂದೆ ತಳ್ಳಿ (ಶ್ರೀರಾನೂಾ. ೨೧-೪೦). 

[ಸಂ, ಮದಡಸ್ತಿನ್‌] 

ಮದಾಂಧ (ಗು). ೧. ಮದದಿಂದ ಕುರುಡಾದ; ಮತ್ತಿನಿಂದ ಮುಂದು 
ಗಾಣದ : ಕುರೆಃಂಳನಂದನಂ ಪವನನಂದನನೆಂಬ ಮದಾಂಧಗಂಧ 
ಸಿಂಧುರಮೆ ಕಜುತ್ತು ಪಾಯೆ ಪಡಲಿಟ್ಟವೊಲಾದುದು (ಶಂಶಥಾ- ೦೩-೦೨); 
ಅರಸಂ.. . ಮದಾಂಧಸಿಂಧುರಮನೇಜಾ ಚತುರಂಗಬಲಮನೊಂದು 
ಮಾಡಿಕೊಂಡು ನಿಂದು (8633. 3೩4-9). (ನಾ). ೨. ಗರ್ವದಿಂದ 
ವಿವೇಕವನ್ನು ಕಳೆದುಕೊಂಡವನು : ದಶಃಂಧರಂ ಮದಾಂಧಂ ಧರ್ಮಾ 
ನುಗನಲ್ಲಂ (ಕಂಣನಾ. ೦೦-೦೬೦) ; ಈ ಮದಾಂಧನನೊಯ್ದು ಕೆಡಹುವ 
ಭೂಮಿಪತಿಯಂಭ್ರಯಲಿ (ಕುನ್ಮಾಲ-೨೨-೬೪)- [ಸಂ.] 

ಮದಾಂಧಕ (ನಾ)-- ಮದಾಂಧ ೨ : ಅಜ್‌ದಜ್‌ದುಂ ಮತಿಭ್ರಮಿಸನಾದ 
ಮದಾಂಧಕನಾನೆ ಕಂಡುಕಂಡೆಜಿಗದ ಖೂಳನಾನೆ ಕುಜ್‌ಮನಿಸನಾನೆ 
(ಕಕ. 3-0೪) [ಸಂ.] 

ಮದಾಂಧತೆ (ನಾ). ಸೊಕ್ಕಿನಿಂದ ಉಂಟಾದ ಅವಿವೇಕ ; ಕರಿ ಕೇಸರಿಯಂ 
ಕೆಣಕಿದ ಪರಿಯಂ ಪರುಟವಿಸದಿರ್‌ ಮದಾಂಧತೆಯಿಂದೆ (ಕಂಕಂ- ೪-೨೪). 

[ಸಂ. ಮದಾಂಧತಾ] 

ಮದಾತ್ಯಯ (ನಾ). ಮದ್ಮಪಾನದಿಂದುಂಟಾಗುವ ಒಂದು ಬಗೆಯ 
ರೋಗ : ಮದಾತ್ಮಯಫೆಂಬ ರೋಗವು ದೋಷತ್ರಯದಿಂದಲೂ, ರಕ್ತದ 
ಹೆಚ್ಚುಗೆಯಿಂದಲೂ, ಮದ್ಮಪಾನದಿಂದಲೂ, ವಿಷಪ್ರಯೋಗದಿಂದಲೂ 
ಉಂಟಾಗಿಕ್ಕುಂ (ಸನ್ನಿ. 360). [ಸಂ.] 

ಮದಾನೇಕಪ (ನಾ). ಇ ಮದರದನಿ ; ೪ ಕಾನನಮಂ ಪುಗುತಂದು 
ಮದಾನೇಕಪದೊಂದು ಪಿರಿಯಕಡುಪಂ ಕಂಡಂ (ಕಂರಾವೂ-೦೦-೦೫೮). [೫.] 

ಮದಾಮ್ಮ (ನಾ). ಒಬ್ಬಾತನ ಹೆಸರು: ಇದೆ [ಪ್ಗಡದೊರ್‌ . . . 
ಕೊಡಲ್ಲೆಟ್ಟಿಯರಾ ಮದಾಮ್ಮನ್‌ ವಿಜ[ಸೆ]ಟ್ಪಿಗರು ಧರ್ಮ್ಮನಾಯಗನ* 
(aa. Ix, ೨೩-೦೨; ಸು. ಇಂ), [ಮದ್ಯ *- ಅಮ್ಮ] 


35 


40 


ಮದಾಲಸ 


ಮದಾಲಸ (ಗು). ೧. ಮಾದಕವಸ್ತು ಸೇವನೆಯಿಂದ ಜಡವಾದ. 
೨. (ಯೌವನದ) ಸೊಕ್ಕಿನಿಂದ ಜಡವಾದ, “ಮಂದವಾದ : 
ಅಮಿತಮದಾಲಸಾಂಗಜಮತಂಗಜಮೋ ನಡೆಗೊಂಡನಂಗ ಜಂಗಮಲತೆಯೋ 


*. ಕಾಂತೆ ಬಸಂತಕಾಂತೆಯೋ (ಉಂತಿಪು. ೫-೧) ; ಮಾಂಗಳ 
ನೊರ್ಮೆ ಕೈರವಮನೊರ್ಮೆ ಚಕೋರಮನೊರ್ಮೆ . . . ಬಾಲೆಯ 
ಮದಾಲಸಮುಗ್ಭವಿಶಾಲಸಸ್ವಿತಾಪಾಂಗಮುಗುಲ್ವಾವು (ಮಂತ್ರ *೬-೬ಂ)- 


(ನಾ. ೩. [ನಾಟ್ಯ] ಮೂವತ್ತೈದು ದೇಶೀಯಭೌಮ 
ಚಾರಿಗಳಲ್ಲಿ ಒಂದು ; “ನ ಕಾಲುಗಳನ್ನು ನಂದೇ ಕಡೆ ಸ್ಥಿರವಾಗಿಡದೆ 
ಮತ್ತನಂತೆ ಚಲಿಸುವುದು” (ಅಸ್ಮಕು. ೩೨೨ ಕಡ್ಮಾಶುರಾದು 2 ಎರಡು 
ಪದಂಗಳ್‌ ನಿಲ್ಲದೆ ಕರ ಮದಿಸಿದನಂತಿರಲ್‌ ಮದಾಲಸನಾಮಂ (ಉಾಸ್ಕರು. 
wt). [ಸಂ.] 
ಮದಾಳಿ (ನಾ). (ಮಕರಂದ ಪಾನದಿಂದ) ಕೊಬ್ಬಿದ ತುಂಬಿ : ಸೋರ್ವ 
ಸೊನೆಯಂ ಸರಿಯೆಂದು ಮದಾಳಿಮಾಳೆಯಂ ಕಾರ್ಮುಗಿಲೆಂದು - . . 
ಮಯೂರಕೋಟಿಗಳ್‌ ಕುರ್ಮುಕಮೆಂದು ನರ್ತಿಸುವುವು (ಸುಳುಮಾ, 
60-೩6). [ಸಂ. ಮದಾಲಿ] 
ಮದಿಕ " ಮದ್ದಿಕ ' ನೋ. 
ಮದಿಪು (ನಾ). .೧. ಗೌರವ; ಮರ್ಯಾದೆ: ಸ್ಥಾ 
ಮದಿಪು ಮಾನ ಕೊಟ್ಟರು ಚೌಟರು (ಕುತ್ರ 06-04) - ವ. ಬೆಲೆ; 
ಕಿಮ್ಮತ್ತು : ನಾಡಿಗೊಡೆಯನು ಚಂದ್ರನಾಥನು ಬೀಡುಮದಿಪನು ಇಡು 
ವನು (ಕ: ೨೦-೩6)- [ದೇ.॥ ತಮಿ, ಮಲ. ಮತಿಪ್ಪು ತುಳು. 
ಮದಿಪು ; ತೆಲು, ಮದಿಂಪು, ಮತಿಂಪು] 
ಮದಿಮಾಳು (ನಾ). ಮದುವೆಹೆಣ್ಣು ; ವಧು: ನಿಮ್ಮೊಡನೆ ಮಾತ 
ನಾಡುತ್ತ ಕುಳಿತರೆ ಮಂಗು ಮದಿಮಾಳಾದೀತು (೪. ೮. 
[ ಎ ತುಳು. ಮದ್‌ಮಾಳ್‌ ) 
ಮದಿರ, (ನಾ). [ನಾಟ್ಕ] ಸಂಚಾರಿಭಾವಸೂಚಕವಾದ ಇಪ್ಪತ್ತು 
ಬಗೆಯ ನೋಟಗಳಲ್ಲಿ ಒಂದು ; p ಇದು ತರುಣ, ಮಧ್ಯಮ 
ಮತ್ತು ತೀವ್ರ ಎಂದು ಮೂರುವಿಧವಾಗಿವೆ : ಪಿಂದಿರ್ದ ಕಂಗಳತಿ 
ವಿಸ್ತರಮಾಗದ ನೋಟಮುರ್ಬಿದಾಲಿಗಳಿಂದಂ . ಕಿಜುಸೊಕ್ಕಿನಿಂದೆ 
ರಂಜಿಸೆ ಮದಿರಂ (ಉಸ್ಕರಂ- ೩-೩೪)- (ಸಂ. ಮದಿರು) 
ಮದಿರ್ಯ (ಗು). ೧. ಅಮಲೇರಿಸುವ ; ಮದವೇರಿಸುವ ; " ಮದಿರ್ದಾಕ್ಷಿ' 
ಪರಾ. ೨. ಸಂತೋಷಕರವಾದ. (ನಾ). ೩. ಕೆಂಪುಹೂಪುಗಳನ್ನು 
ಬಿಡುವ ಒಂದು ಬಗೆಯ ಖದಿರವೃಕ್ಷ- (ಸಂ.] 
ಮದಿರಾಕ್ಷಿ (ನಾ). ನೋಡಿದವರಿಗೆ ಮತ್ತೇರಿಸುವಂಥ ಕಣ್ಣುಗಳುಳ್ಳ 
ವಳು ; ಸುಂದರವಾದ ಕಣ್ಣುಗಳುಳ್ಳವಳು ; ನಿಧಿಯಂ ಕಂಡಂತೊಳಗಿತೆ 
ಮದಿರಾಕ್ಷಿಯನಿಂದ್ರನಿಡಿದ ನನೆಗಣೆಯಿಂ ತೀವಿದ ದೊಣೆಗೆಣೆಯಾಗೆರ್ದೆ 
ಕೋಲ್ಬುದಿಗೊಳಿೆ ಸೈರಿಸದುಪೇಂದ್ರನವಳೊಳ್‌ ನೆರೆದಂ (ಊತ. ೩-೬೩) ನ 
ಮದಿರಾಕ್ಷಿ ನಿನ್ನೊಳಲ್ಲದೆ ಹೃದಯ ಪೆರಳಲ್ಲಿ ಸೇರದಿರ್ಪುದು (೫ಕುತ. 
೪0-೬). [ಸಂ. ಮದಿರಾಕ್ಷೀ] 
ಮದಿರಾಪಾಂಗ : (ನಾ). ೧: ಮೋಹಕವಾದ ಕಡೆಗಣ್ಣೋಟ. ೨. 
ಮದಿರ್ಯ : ಮದಿರಾಪಾಂಗಂ ಶ್ರಿವಿಧಮನೊದವಿರ್ಕುಂ ತರುಣಮೆಂದು 
ನಮೆಂದುಂ ಪುದುಗೊಂಡ ತೀವ್ರಮೆಂದುಂ ಸುದತೀ ಕೇಳ್‌ ಬೇಜಕಿ 
ಬೇಜಿಿ ಭಾವಮೆನಿಕ್ಕುಂ (ಉಂ. ೩-೩೮). [ಸಂ.] 
ಮದಿರಾಪಾನ (ನಾ). ಅಮಲೇರಿಸುವ ಮದ್ಯ ಮುಂತಾದ ಪಾನೀಯ 
ಗಳ ಸೇವನೆ: ಮದಿರಾಪಾನಕ್ಕೆ ಮೆಯ್ದಾರದೆ , . . ಏಕಾಂತದೊಳ್‌ 
- ನಿಲ್ಲದಿರಾಂ ಬರ್ಪನ್ನವಾಯಂ ನಿನಗಿದು ವಿಗತಾಪಾಯಮಪ್ಪೊಂದುಪಾಯಂ 
(ano. ೦೬-೦೨೭). [ಂ.] 


೬೯೦೦ 


20 


ಮದಿಲ್‌ 


ಮದಿರಾಮದ (ನಾ). ಮದ್ಯದ ಅಮಲು :: ಆಮಾಳನಮಂ ಕಣ್ಣಳೊಳಾ 
ಮನದೊಳಗೊಸಗೆಯಂ ಶರೀರದೊಳೆತ್ತಂ ರೋಮಾಂಡಳಂಚುವಂ ಮದಿರಾ 
ಮದವಾಗಿಸೆ ತೆಗಟ್ಟಿನಾಕೆಯ ನುಡಿಯೊಳ್‌ (ಕರಾ ೩-0); ಹೃದಯ 
ಪ್ರಮೋದಮದಿರಾಮದದಿಂ ಮೆಯ್ಮಲ್‌ದು ಮೇಲುದಂ ಮಲ್‌ 
ರಡಿದುದು ಪಣಕ ಮಾಣ್ಣೊಡಂ ಮಾಣದೆ ಮೆಚ್ಚಿದ ತೆಜದಿನಾಪ್ತ 
ವೃದ್ಧಕವಂಬಂ (ಚಿತ್ಮಳಿ- ೪-೬). [ಸಂ.] 
ಮದಿರಾರಸ (ನಾ). ಹೆಂಡ ; ಸುರೆ: ಇಂತು ಶೌಂಡಿಕರೆಲ್ಲರುಂ ಶುಂಡಾ 
ಸಾಮಥನ್ಯಮಂ ಕೊಂಡಾಡುತ್ತುಮಿರ್ದನವರತಂ ಮದಿರಾರಸದ ಮದವೇಆ 
* ಮತಿಗೆಟ್ಟು ಕಳೆವಳಿಸುತ್ತಿರಲ್‌ (ರಕ. 0೦-೦೩೯ ನ). [ಸಂ,] 
ಮದಿರೆ 'ಮದುರೆ' ನೋ. 
ಮದಿರೆ (ನಾ). ೧. ಅಮಲೇರಿಸುವ ಮದ್ಯ ಮುಂತಾದ ಪೇಯ: 
“ಮೈರೇಯಮಾಸವಂ ಮಧು ಮಾಧವಂ ಹಥ ಸೀರೆ ಸುರೆ ಮದಿರೆ . 
ಕಲ್ಯಮೆನೆ ಕಳ್ಳೆನಿಕ್ಕುಂ” (ಶುಂಗರಾ, ೬೩36); ನೀಂ ಕುಡಿವ ಮದಿರೆ ಇನು. 
ತಿರುವಧರಂ ಮುಗಗಿವೊಲೆಲ್ಲಂ ಮುಗಿಯೆ ನಾಸ್ತಿಯಲಿ; ಬೆದರಂ ಮಾಣ್ಚಿದಂ 
ನಂಬು (೧೪೬೦. ೧೨೦-೩4). ವ. ಎ ಮುದಿರ್ಯ : ಒಂದಿನಿಸು ಬಾಗಿದೆವೆಯಂ 
ಸಂಧಿಪ ತಡಬಡಿಸಿ ನೋಳ್ಪೆ ತಿರುಗುವ ತಾರೆಯನೊಂದುವ ಕಣ್ಮಧ್ಯ 
ಮುಮದು ಬಂದೆಸೆದೊಡೆ ಮಧ್ಯಮೆಂಬ ಮದಿರೆಯೆನಿಕ್ಕುಂ (ಉ್ಕರಂ. 
೩-90), [ಸಂ. ಮದಿರಾ] 
ಮದಿರೇಕ್ಷಣ (ನಾ). ಮಾದಕವಾದ ನೋಟ : ಕುಣಿಸಿದತ್ತಲ್ಪಲಾಂಗೂಲಮಂ 
ಶಕ್ರಧನು ರಮಣೀಯಮಂ, ವಿಸ್ಮಯೋತ್ಸುಲ್ಲಮಾಗಲ್ಕೆ ರುಚರಾನನಾ 
ರಾಮದಯಿತೆಯಾ ಮದಿರೇಕ್ಷಣಂ (ಶ್ರೀರಾಮಾ, ೨೩೨-೦೦೩). [ಸಂ] 
ಮದಿರೇಕ್ಷಣೆ (ನಾ). ಮೋಹಗೊಳಿಸುವ ಕಣ್ಣುಗಳುಳ್ಳವಳು ; 
ಸುಂದರಿ : ಅಪ್ಸರಾಂಗನಾನ್ವಯದೊಳ್‌ ಪುಟ್ಟಿದಳಲ್ಲಿ ಮದನಮದವತಿ 
ಮದಿರೇಕ್ಷಣೆ ಮದಿರೆಯೆಂಬ ಕನ್ಶಾರತ್ನಂ (ರಂತ: ೯೬). 
[ಸಂ. ಮದಿರೇಕ್ಷಣಾ] 
ಮದಿರೋನ್ಮತ್ತ (ಗು). ೧. ಮದ್ಯಪಾನದಿಂದ ಮೈಮರೆತ; ಅಮಲೇ 
ರಿದ : ಮದಿರೋನ್ಮತ್ತನಿಳಿಂಪ ಕಿಂಪುರುಷ ಕಾಂತಾರಬ್ಧಸಂಗೀತಮೊಪ್ಪಿದು 
ದಲ್ತೇ . - . ಶ್ರೀರಮ್ಮಹೈಮಾಚಳಂ (ಕಂಕಳಾ. ೩-ಟ). (ನಾ). ೨. 
ಸೊಕ್ಕಿನಿಂದ ಮೈಮರೆತವನು :  ತಮ್ಮುೂಮನಿಂತಿದಿರುಮುನೇನೆಂದಲ್‌ 
ಯರ್‌ ಮದಿರೋನ್ಮತ್ತರವೊಲವನಿಪಾಲರುಂ (ಕಂಠ್ರ ಫ್ರ- 0೦-00೬): [ಸಂ.] 
ಮದಿಲ್‌, ಮದಿಲ, ಮದಿಲು (ನಾ). ೧. (ಮನೆ ಮುಂತಾದುವುಗಳ 
ಒಳಭಾಗದಲ್ಲಿ ಕೊಠಡಿ, ಹಜಾರ ಇತ್ಯಾದಿಗಳನ್ನು ಪ್ರತ್ಯೇಕಿಸುವಂತೆ 
ಸೂರಿನವರೆಗೂ ಕಟ್ಟುವ) ಗೋಡೆ ; ಭಿತ್ತಿ ($)- ೨. ಕೋಟೆ 
ಮುಂತಾದುವುಗಳ ಸುತ್ತಲೂ (ರಕ್ಷಣಾರ್ಥವಾಗಿ) ಕಟ್ಟುವ ಗೋಡೆ; 
ಪ್ರಾಕಾರ ; ಪೌಳಿ : ಬಳಸಿದ ಕೆಯೊನ್ನ ಮದಿಲ್ಲಳೊಳಗೆ ಮಣಿಮಯ 
ಭವನಾವಳಿ ತೊಳಗಿ ಬೆಳೆಗೆ (ಶುಸಳಾ. 9-00 ರಗಳ) ; ವಸುದೇವನರಮನೆಯ 
ಮದಿಲಂ ವಿದ್ಯಾಧರಕರಣದಿಂ ಪೊಸಂತಿಲಂ ದಾಂಟುವಂತೆ ದಾಂಟಿ 
(೬ರ೯ನೇ. ೫-೦೮ 5) ; ಅಗುಬಿಿ ಮದಿಲ್‌ ಬಾಗಿಲ್‌ ಬಿಯ್ಕಗಮೆಂಬಿವಿಂದೆ. 
ಕಾವ ಕಾಪೇವುದೊ (ನಿನು. ೨-೨೭) ; ಪೊಗೆ ಅದೇನ್‌ ಕಾಣ್‌, ಶ್ರಿಜಟೆ? 
ಏಳುತಿದೆ ಮದಿಲವೊಲ* ಮುಗಿಲನ್ನೆಗಂ! (ಶ್ರೀಉನಾ- ೬೯6-0): ಮದಿಲ : 
ಸುಮ್ಮಾನದಿಂದ ಖೇಚರಿಯರು ಮದಿಲವ ಗಮ್ಮನೆ ಬಂದೇಲದರು 
(೩ ನತ: ೪-0೫): ಮದಿಲು ; ೨. ಕರುಮಾಡಗಳನೇಟ್‌ ಮದಿಲುಗಳನು 
ಹತ್ತಿ ಮರಗಳ ಕೊನೆಗಳನಡರಿ (ತಂತ್ರಸಾಂ, 04-008) ; ಸುತ್ತ ಬಳಸಿದ 
ಮದಿಲು ವಂಯುಪಥವನು ಒತ್ತರಿಸುವುದನವರತೆ (ಕರಕ: ೦-0೪೧). 
[ದೇ. 8 ತಮಿ. ಮಲ: ಮತಿಲ್‌ ; ತುಳು. ಮದಿಲು ಮದುಲು ; 
ತೆಲು. ಮದುರು, ಮಗುಲು] 


ಮದಿಲ 


ಮದಿಲ್‌ ನೋ: 
ಮದಿಲ್‌ "ನೋ. 
9). ಕೆಳ್ಳು; ಹೆಂಡ: ಮದ್ಯ ; “ಮೈರೇಯಂ ... 

ಕಾದಂಬರಿ ಪರಿಸ್ರವಣಿ ಕಲ್ಯಮೆನೆ ಕಳ್ಳೆನಿಕ್ಕು 0" (ಮಂಗಳಾ. ೬೩-6). 

[ಸಂ. ಮದಿಷ್ಕಾ] 
))- ೧. ಅಮಲೇರು : ಮತ್ತಿನಿಂದ ಕೂಡಿರು : ಮಸಿ ಕಾಣದೆ 
ಮಡುಹಿದ ಗಜೇಂದ್ರಂ ಸತ್ತುದಾಗಳೆ. (ಚಪು- ೨೨-೨೦) ; ಮದಿಸಿ 
ಹವದ ಗಜ ಹರಿಪದವಿಘಾತಿಗೆ ಕೆಡೆವವೊಲು ಕೆಡೆದೊದೆದು ಕೊಂದ 
ನುಕಂಪದಲಿ ಕಳನೊಳೆಗೆ (ಕೊರರಾ, ೬-೦೮-೨). ೨. ಗರ್ವಿಸು ; 
ರಿಸು : ಹಿಮನಗಸುತೇಶನು ಮದಿಸಿದಾತನ ಬಗೆಯನಲ್‌ದು (0ಸಫು- 

೩. [ಗಣಿತ] ಕೂಡಿಸು ; ಸಂಕಲಿಸು : 'ಬೆರಸು, ಮ ದಿಸು. 

ಕೂಡು, ಬತಂ ಇಂತಿನಿತುಂ ಕೂಡೂದಕ್ಕೆ ಹೆಸರು 
)- [ಮದ 4 --ಇಸ್ಕು] 

(ಗು). ನನ್ನ ; ನನಗೆ ಸಂಬಂಧಿಸಿದ : ವದನಂ ಮದೀಯ 
ಮುದಾವಹಂ (ಕರಾ- 4-೬೬) : ಮದೀಯ ಸಮಾಜಿತಮುಂ - - 
ಶಿಬಿ (ಉರಂಉ- ೩೯೩೬) ; ಇದು. ವಿನೋದವಲೇ ಮದೀಯಾಭ್ಯುದಯ 
(ಹವಳ: ೨-04)- [9.] 
ನಾ): (ಕರಾ) ಭೂತಾರಾಧನೆಯಲ್ಲಿ ಭಕ್ತನ ಪರವಾಗಿ 
ಸು ಆಡುವ ಮಾತು : ಭೂತಕ್ಕೆ ಗಗ್ಗರವಿಟ್ಟು ನಿಂತಾಗ ಭಟ್ಟರು 
*ಮದು' ಅಥವಾ *ನುಡಿಗಟು ಹೀಗಿರುತ್ತದೆ. (ರಂಂನಾ. 0೪)- 

(ತುಳು. ಮದು] 

2). ೧. ಚೈತ್ರಮಾಸ; ವಸಂತಯತು :“ ಮದುವೆನೆ ಚೈತ್ರ” 
. ೨0). "ಮದುರಿತು? ಪರಾ. ೨. ಜೇನುತುಪ್ಪ : “ಮದು-- 
ಜೇನ್‌ (ತವೃಳೋ, ೩4): [ಸಂ, ಮಧು] 

ನಾ). ಒಂದು ಬಗೆಯ ತೆರಿಗೆ : ಕರಡಿ ಹಳಿಯ ಚೆತುಸೀಮೆ 
ದ ಬಿಡುಗಳಿಗೆ ಸಲುವ ಗ್ರಾಮ ೧ ಅ ಮಗ್ಗದೆಜ್‌ ಮದು 
೨ ಅಸಗ ನಾವಿಂದ ಕುಂಭಾರ ಮಾದೆಗ ಕಯ್ಕಿಗಾಣ ಎತ್ತುಗಾಣ 
[?] 

ಯ (ನಾ). ಒಬ್ಬಾತನ ಹೆಸರು: ಕಣ್ಣಮ್ಮಯ್ಯನ ಮಗ 

ಹ ಬ್ಯೊನುಂ ಮದುಕವ್ಮುಯನುಂ (ಎಳು. ಸ, ಕೋರಿಕೆ ೫೭೧೯; 

[?) 
5). ಒಂದು ಮನೆತನದ ಹೆಸರು (?) : ಬದಿರಿಯರುಮು* 


ಸುಮ್‌ ಕೋಣ 


(ತೃವಶಾ, 


ಬಡ 


ಭಡಗಿ 


( (4), ಬೆಂಗಳೂ, ೦೬೨-೪; 1408)- 


ಸಿರುವ ಸಾಕ್ಷಿ (ಕ ೪9: ೦೯೦೬; ೧೩-೦೦; 730) 
[?] | 

| (ನಾ). ಮದುವೆಯ ಗಂಡು ; ಮದುವಣಿಗ; ವರ: ಈ 
ುದುಮಗನ ನಿವಾಸಕ್ಕಂದು ಚೊಕ್ಕಿಮಯ್ಯ ಒಂದು ಆರಯುನೆ 
ಕಟ್ಟಿಸಿದನು (ತನಶಿ- 86); ಮದುವೆ ಮುಗಿದರೂ ಮದುಮಗನ್ನ 
ಲ್ಲ (ಗಾರೆ). 

ಗುಮಕ್ಕಳು, ಮದವಕ್ಕಳ್‌. ಮದವಕ್ಕಳು, ಮದುವಕ್ಕಳ್‌ 
ಫೆಯಾಗುವ ಗಂಡು ಹಾಗೂ ಹೆಣ್ಣು ; ವಧೂವರರು; 
ಯ ನಂತರ ಮದುಮಕ್ಕಳನ್ನು ನೆಂಟರಿಷ್ಟರು ಬರಮಾಡಿಕೊಂಡು 
ವುದು ವಾಡಿಕೆ (೫3: ೩6)) ಪ್ರೇಮದ ಮಾತಿಗೆ ಹೊಸಮದು 
ು ಹೊಸ ಅರ್ಥವನು ವಾಚಿಸುವರು (ತಾಪ. ೬೭-೭೦); 
ನೆಂಬ ಮಂತ್ರಿಯುರ್ಕೆವದಿಂದವರ ಪೇಲ್ಜ ಮದವಕ್ಕಳಂ ನಿರಾಕರಿಸಿ 
ಮದವಕ್ಕಳನಿಂದಿದಿರ್ಗೊಳು ದೆಂದ. 


90-28); . ಪೇಟರ್‌ 


«| 


26 


ಜ್ರ 


೩5 


35 


ಮದುವಣಿಗಿತ್ತಿ 


ಮೆಟ್ಟಿಕ್ಕ 


೪-6೭); ಲೇಸೆನೆ ಸದಿ ಕ್ಕೆ 
ಗೂಡೆಗಳೊಳುತ್ತವದಿಂ (ಉದ! 6-೩6); ಹೋಮಾ ನಳನಂ ಮದುವಕ್ಕಳ* 
ಮಿಸುಪ ಲಾಜಿಯಿಂ ಪೂಜಿಸಿದರ್‌ (8ಗರಿ, ೧೦-೦೩4). 
[ಆ ಮದುವೆ 4 ಮಗ] 
ಮದುಮಗಳ್‌, ಮದುಮಗಳು (ನಾ)- ಮದುವೆಯ ಹೆಣ್ಣು ; ಮದು 
ವಣಿಗಿತ್ತಿ; ವಧು: ಕಂದಿಪೊಡಲ ಮದುಮಗಳ್‌ ತೆಣರುತಿಹಳೆಲ್ಲಿ? (೫೦೩ರ, 
0-೩೬). ಮದುಮಗಳು ; ಮದುಮಗಳ ಕಣ್ಣಿನ ಬಗೀ ಚಂದಿರನ 
ನಗಿಸುತ್ತ ಹರಿದದ (ಕಾರರ,.೩೫-೦%); ಮದುಮಗಳ ಕಾಂತಿ ಅವಳ 
ಮುಖದಲ್ಲಿ ಮಿನುಗುತ್ತಿತ್ತು. (ಕಂಗಳೋ. ೨೦೪)- 
[ಆ ಮದುವೆ * ಮಗಳ್‌] 
ಮದುಮಗಳು ಮದುಮಗಳ ನೋ. 
ಮದುಮನೆ (ನು). ಮದುವೆಯ 


ಪೊನಲನ*್‌ ನೋಡುತೆ , . . 


ಮೆಜಿ್‌ದರ್‌ 


ಮಿ 
ಮನೆ; 


ತಡೆಯಲ್ಯಾ 


'ಣ್ಣೀರ್‌ 


ಮಸಣದ ಮದುಮನೆ ಪುಗುವಾ ಮಗಳ್‌ 
(ಅಂತಿಗೊ- ೩೬-೬೪). [ನ ಮದುವೆ 4 ಮನೆ] 

ಮದುರಿತು (ನ).'. ವಸಂತಯತು; ಮಕ್ಕಳ ಮುದ್ದುವೆರೆದ ನುಡಿ 
ಮದುಂತು ಚೊಕ್ಕ. ನವಚಂದ್ರಿಕೆಯೆನೆ ಹೃದಯಕ್ಕೆ ವಿಲಾಸಮನೀ 


). 


ಪಡು ಸತ್ತೃಭುರಾಜನ ಸವಿದಾತು (ಇದುಣಾ- 
[ಮುದ್ದು 4- ರಿತು (< 
ಮದುರೆ ಮದಿರೆ. ಮಧುರೆ, (ನಾ). ಹಿಂದೆ ಪಾಂಡ್ಯರ ರಾಜಧಾನಿ 
ಯಾಗಿದ್ದ ಒಂದು ಊರಿನ ಹೆಸರು; p ಈಗಿನ ತಮಿಳುನಾಡಿನ 
ಮಧುರೆ : ದಕ್ಷಿಣಭಾಗದಾ ಮದುರೆ ಉಯ್ಮುನಿತಾದ ೫ ಶಿಂಪದೆ ಪಾವು 
ಮುಟ್ಟಿದೊನ್‌. . . ರಮೃಸುರಲೋಕಸುಕಕ್ಕೆ ಭಾಗಿ (n(n) 
೨೪-೦5 ಸು. ಎ ಮದಿರೆ. ಮಧುರೆ: ಧುರದೊಳು ಮಧುರೆಯ 
ತಿರುಮಲ ನಂಯಕನುರು ಮಹಿನಿಯ ಮುಜಿ'ದಿಜಿದು ಹರುಷದೆ ಪಿಡಿದಾನೆ 
ಗಳ ಶಾಲೆ ಮೆಜಕಿದುವು (ಕುನಂ. ೬೨). 
ಮದಿಕೆಗೊಂಡ ಎ. ಮದಿರೆಯೆಂಬ ಪಟ್ಟಣವನ್ನು ಗೆದ್ದವನು; 
ಹಿಂದು ಬಿರುದು: ಸ್ವಸ್ತಿಶ್ರೀ ಮದಿರೆಗೊಣ್ಣ ಕೊಪ್ಪರಗೇಶರಿವರ್ಮ್ಮಂಗೆ 
ವರಿಷಮಿರ್ಪ್ಪತ್ತೊಮ್ಮತ್ತಜಕೊಳ್ಳಯ್ದ ಕೂರ ರಾವಿನಾಡ ಮಾರ್ಯಮ್ಮ 
ಮವಮ್ಮೂ ೫ ಗಣಿಪ ರಾಮ ತುಜುವನಿಕ್ಕೆಸಿ ಅಟಿ ಸತ್ತನ್‌ (೪, x, 
ಮುಳಬ: ೨೦೩-೧; 914). [ + ತಮಿ. ಮತುರೈ ] 
ಮದುರೆಗಿಳ್‌ (ನಾ). ಒಂದು ಊರಿನ ಹೆಸರು; ಮದುರೆಗಿಳಾ ವೆಲ್ಲ 
ಸಮ್ಮಂಗೆ ಕೊಟ್ಟೋದು ಕಣ್ಣುಗದಯನ್ನುಳಿ ಕಟಿನಿಯುಂ (ಬಳ, 2, ನಂಳಣ. 


50-೬; 707). [?] 
ಮದುವಣ (ನಾ). ಮದುವೆಯ ಮೇಲೆ ಹಕುತ್ತಿದ್ದ ಒಂದು ಬಗೆಯ 


ತೆರಿಗೆ: ಹದಿಕೆ ಸಂಬಳ ಉಳುವರಿ ಆ ಮದುವಣ ಮರ ಮೆಲಕ್ಕೆಮಬಲುಳ 
ದೇವನಾಣಿ ೦೯೩5, ೪3-೦೨ 


1026). ಚಃ 
ಮದುವಣಗಿತ್ತಿ 'ಮದುವಳಿಗಿತ್ತಿ' ನೋ. 
ಮದುವಣಿಗ `ಮದುವಳಿಗೆ' ನೋ. 
ಮದುವಣಿಗತನ, ಮದವಣಿಗತನ (ನಾ). ಮೆದುಮಗನಾಗಿರುವಿಕೆ : 

ದೇಮೋತ್ತುಂಗಂ . ಮದುವಣೆ[ಗಣ: ಮದವನಿ]ಗತನಮನುಆ್‌ 

ನಟಿಯಿಸುತುಂ (006. ೦೦-೪೫). ಮದವಣಿಗತನ : ಮದವಣಿಗತನದ 
ದೇಸೆಯಿಂ ವಿಲಾಸಂಬಡೆದ ಬಾಲಸಹಕಾರನಂದನಂ ದನಪಾಲಂ ನೃಪಾಲ 

ಪರಿಜಾತನನಿತ್ತಲವಧಾರಿಸಿಮೆಂದು ತೋರಿ (ಅನೂಪ) ೭-೭ ನ). 


ಮದುವಣಿಗ ( ೨ ಮದುವದಳಿಗ ) 4 ಎ 4ನ 1 


ಮೆದುವಳ್‌ 


ಮದುವಳ್‌ 'ಮದೆವಳ್‌' ನೋ. 

ಮದುವಳ (ನಾ). ಮದುವೆಯ ಹುಡುಗ ; ವರೆ: "'ಮದುವಳಿಗ' 
ಪರಾ. [ಆ ಮದುವೆ 4. ವಳ] 

ಮದುವಳಿಗ್ರ ಮದವಣಿಗ: ಮದವಳಿಗ, ಮದುವಣಿಗ (ನಂ). ಎಮದು 
ಮಗ : ಮದುವೆಗೆ ಕೂಡಿದ ಬಂಧುಗಳೆಲ್ಲರು ಮದುವಳಿಗನ ಮದುವಳಿ 
ಗಿತ್ತಿಯ ಕಾಣದೆ ಕದನವಾಯಿತ್ತು ಮದುವೆಯ ಮನೆಯಲ್ಲಿ (ಕೋನ: 
0-4೬0); ಈ ಮದಹಸ್ತಿಯನೀ ಹಳುವಿನೊಳೇಉದಾ ಮಹಿದುನೆ ನಿನ್ನ 
ಸುತೆಗೆ ಪ್ರೇಮದ ಪೊಸಮದುವಳಿಗನಾಗುವನು (ನೀಬಸು: ಆಟ); 
ಚಂದ್ರಹಾಸ. . . ಒಪ್ಪುವ ಬಾಸಿಗೆದ ಮಃ ನವಳಿಗನಾಗಿದ್ದ (ಅದುರಿ. ೦೬೪)- 


ಮದವಣಿಗೆ : ಆ ವಿಭು ಜಿನಚಂದ್ರಂ ಲಕ್ಷ್ಮೀಮತಿಯಂ ಮದುವೆನಿಂದು 
ಪೊಸಮದವಣಿಗಂ ದೇವೇಂದ್ರನ ಶಚಿಯ ವಿಳಾಸಾವಿಷ್ಯೃತ ವಿವಿಧ 


ವಿಭವಮಂ ಮಸುಳಿಸಿದಂ (ಕಾಂತಿಪು- ೩-೦೨೦; ಮದವಣಿಗನಲ್ಲದೆ ದಿಬ್ಬಣಂ 
ಬೋಪೆನೆಂಬಂತೆ (ಛರ್ಮನ್ಕು- 9-80); ಪೊನ್ನಂದಳವಡರಿದ ಮದವಣಿಗನ 


ಮುಂದೆಯ್ದುವ ನೃಪತಿಲಕರ ಪಲವು ಕೊಡೆಯಾಗಸಮಂ ಪಂದಲಿಸುತ್ತಂ 
ನಡೆತರೆ (ಯಣ: 6೭). ಮದವಳಿಗ : ಮದವಳಿಗನಿಲ್ಲದೆ ಮದುವೆಯಂ 
ಮಾಡುವೆನೆಂಬ. . , ಪೆರ್ಗಾವಿಲನಂ ಪೋಲ್ಕುಂ (ರರ್ಮಾಮ್ಮ-.3-00& 
980); ಲಿಂಗವೆ ಮದವಳಿಗನಾದ ನಾನು ಮದವಳಿಗೆ[ಕಾಕಾಂ. ಮದವಣ 
ಗಿಶ್ತಿ]ಯಾದೆನು (ನುಶಾರೇ- 2. 004-286) ; ನಮ್ಮ ನಾದನಿ ಮದವಳಿಗ! 
ನೀನಾದರೊಡಹುಟ್ಟಿದನು. ನೀನಹೆಯೆನಗೆ (ಕುನ್ಕಾರಿ. ೨೫-೦೭) ; ಎಸೆವ 
ಬಾಸಿಗದ. ಮದವಳಗನಾಗಿರ್ದಂ ಕುಳಿಂದಜಂ (ತೈರಿಂಧಿ.. ೩೦-೩೪), 
ಮದುವಣಿಗ : ಹಸೆಯ ಮೇಲೆ ಮದುವಣಿಗನ ತಂದು ನಿಲಿಸಲೊಡನೆ. 
ಶಶಿವದನೆ ಬಂದು ಕೈವಡಿದಳು (66೫. 3೦-೮೬) ; ಮದುವಣಿಗನಾದ 
ಕುವರ ಹರುಷದಿ ಚಿತ್ರಮಂಟಪವ ನೋಡುತೈತರಲು (ಕ್ಟಿಕರಾ, ೨೦-೨0) ; 


ಇವನು ಯಾರೋ ಮೆಲ್ಲಗೆ ಮದುವಣಿಗನ ಹಾಗೆ ಬರುತ್ತಿದ್ದಾನೆ 
(mg: ೪೨). [ ಮದುವಳ್‌ ( ಎ ಮದೆವಳ್‌ ) + -- ಇಗ] 
ಮದುವಳಿಗಿತ್ತಿ, ಮದವಣಿಗಿತ್ತಿ, ಮದವಳಗಿಶ್ಚಿ, ಮದುವಣಗಿತ್ತಿ, 


ಮದುವಣಿಗಿತ್ತಿ (ನಾ). ೧. ಮದುವೆಯ ಹೆಣ್ಣು; ವಧು: ಮದು 
ವಳಿಗನ ಮದುವಳಿಗಿತ್ತಿಯ ಕಾಣದೆ ಕದನವಾಯಿತ್ತು ಮದುವೆಯ ಮನೆ 
ಯಲ್ಲಿ (ನೂ. 60-4೬0)- ಮದವಣಿಗಿತ್ತಿ: ೧. ಮೊದಲ ದಿನದ ಮದ 
ವಣಿಗಿತ್ತಿಯಂತೆ ಕಾವೇರಿ ಮಾಸ್ತರ ಸನಿಯದಲ್ಲಿ ಕುಳಿತಳು (ಕಾವೇಂ, 009)- 
ಮದವಳಗಿತ್ತಿ : ೧. ಮದವಳಿಗ ಮದದಳಗಿತ್ತಿಯ ಮುಟ್ಟದೆ , . 

ನೋಡುತ್ತ ಬಟ್ಟಬಯಲಾಯಿತ್ತು (64೪ರ. ೧6-೬೬). ಮದುವಣ' 
ಗಿತ್ತಿ: ೧. ಗುಂಡಮಬ್ಬೆ ಮದುವಣಗಿತ್ತಿಯಂತೆ ಸಿಂಗರಿಸಿಕೊಂಡಳು (ರಾಶತಂ- 
ನರ್ಸ್‌, , . ಮದುವಣಗಿತ್ತಿಯಂತೆ ಶೃಂಗರಿಸಿಕೊಂಡಿದ್ದಳು 


(6೫ರ: 69), ವ. ಹೆಂಡತಿ; €ನಕವರ್ಷನು ಮಾವನ ಮನೆಯಲ್ಲಿ 
ಏಳುದಿನವಿದ್ದು ತನ್ನೆ ಹೊಸಮದುವಣಗಿತ್ತಿಯೊಡನೆ. ರಾಜಧಾನಿಗೆ 


ಹಿಂತಿರುಗಿದನು. (610- 086). ಮದುವಣಿಗಿತ್ತಿ : ೧. ಹೊಸಮದು 
ವಣಿಗಿಶ್ತಿಯಾದ ನಿನಗೆ ಮನವೊಪ್ಪುವಂತೆ ಧರಿಸಲು ಒಳ್ಳೆಯ ಒಡವೆ. 
ಗಳನ್ನೂ ಸೀರೆಗಳನ್ನೂ ತರುವೆನು (ಕನಕ. ೪). [ಮದುವಳಿಗ-- - ಇತ್ತಿ] 
ಮದುವಳಿಗೆ. ಮದವಣಿಗೆ, ಮದವಳಿಗೆ (ನಾ). ೧.-ಮದುವಳಿಗಿತ್ತಿಂ: 
ಮದುವಣಿಗನಾರೋ ಮದುವಳಿಗೆ ಯಾರೋ ಮದುವೆಯ ನಡುವೆ ಮರಣ 
'ವಡ್ಮಬಿದ್ದಿತ್ತು (6ನ59- 0೩೭-೬೨೪); ನಾಂದೀಮುಖದೊಸಗೆಗೆ ಕೆಯ್ಗೆಯ್ದು 
ಬೆಂದು ಮದುವಳಿಗೆಯಲ್ಲಿಗಟ್ಟಿದೊಡೆ (430. ೪-4 5). ಮದವಣಿಗೆ: 
೦. ಮದವಣಿಗೆಯಂ ಕಂಡು ಮದುವೆಗೊಡರ್ಚುವಂತೆ (ರರ್ಮಾನ್ಮ 
0೪-೧೨). ೨. ಹೆಂಡತಿ; ಪತ್ನಿ: ಯಾತನ ಮದವಣಿಗೆ ಚಿಂನ 
ಮಾಂಜಾ (೪. ೫೪ ತಾಫಗೆ. ೦೦೦-5; 165). ಮದವಳಿಗೆ: ೧. 


ಮದುವೆಗಟ್‌ಪು 


ಪೊಸಮದವಳಿಗೆಯಪ್ಪೆದಜ್‌ಂ ತುಡಿಸಲಿವೇಟ್ಕುಮೆಂದು ನೇಆಕಿಯೆ ಪಸದನರ 
ಗೊಳಿಸೆ (ತುಕಣ: ೩-೪೬ ಐ) ; ಐದುಮಾನವ ಕುಟ್ಟಿ ಒಂದುಮಾನವ 
ಮಾಡು ಕಂಡಾ ಮದವಳಿಗೆ ಇದು ನಮ್ಮ ಬಾಳುವೆ ಮದವಳಿಗೆ ಇದು. 
ನಮ್ಮ ವಿಸ್ತಾರ ಮದವಳಿಗೆ (0೭, ೩೭); ಮದುವೆಯಾಯಿತು ಬಲನ 
ಆ್‌ಯದಂದದಲಿ ಪೊಡಿದ ರಥವನೇಆ*ಸಿ ಮದವಳಿಗೆ ಸಹಿತರ್ಜುನನ ಕಳುಹಿ 
ದನು ಮುರವೈರಿ (ಉಳ್ಳಾಲ. ೦೯-೬): ೨. ಆರುಧ್ಮರು ಸಂಗಯ್ಯ 
ಆರಾಧ್ಯರ ಮದವಳಿಗೆ ಬೊಪ್ಪವ್ವೆ (೧೪: ೫11, ಶನ್ನೆಗಿ, ೩೨-೨೪೯; 3080); 
ನಾಗಶರ್ಮನ ಮದವಳಿಗೆ ತ್ರಿವೇದಿ ಬನದೊಳಗಣ ನಾಗರಂ ಪೂಜಿಸಲು 
ಎಂ ಬರಲ್‌ (ಕ್ಷಣ್ಕಾತ್ರು, ೬-೨೬ 5) : ಪೊಸಮದವಳಿಗೆಯ ರತಿಯಲ್ಲಿ 
ಜಾಡ್ಯ ರಾಡಿಸಿಹೋಯ್ತು ಗೆಲುವಾಯ್ತು ಮನಕೆ (ಕ6ಕ. ೪0-೦೬). 
[ ಮದುವಳಿಗ 4 - ಎ] 
ಮದುವಾಸು (ನಾ). ಮದುವೆಯಾದ ನಂತರ ನಿಷೇಕಕ್ಕೆ ಸಿದ್ಧಗೊಳಿ 
ಸಿದ ಹಾಸುಗೆ : ಇಲ್ಲೀಗಳ್‌ ಬಂದನಿದೋ ಹಯ್‌ಮೋನ್‌ , , , ತನ್ನಿನ್‌ 
ಕವರಸ್ಹಿ ಮದುವಾಸಿಂಗೆ (ಉತಿಗೊ, ೨೯-೩೨) 
[ < ಮದುವೆ 4 ಪಾಸ್ಕು] 
ಮದುವಿ "ಮದುವೆ" ನೋ. 
ಮದುವೆ. ಮದುವಿ (ನಾ). ಗಂಡು ಹೆಣ್ಣನ್ನು ಗಂಡಹೆಂಡಿರೆಂದು 
ಘೋಷಿಸುವ ಒಂದು ಧಾರ್ಮಿಕವಿಧಿ ಮತ್ತು ಸಮಾರಂಭ; 
ವಿವಾಹ; ಪರಿಣಯ ; ಲಗ್ನ; `'ಉಪಯಾಮಃ , ಪರಿಣಯನಂ, 
ಪಾಣಿಗ್ರಹಣಂ, ವಿವಾಹಃ. ಉದ್ವಾಹಃ -- ಈ ೫ ಮದುವೆ” (ಕಣಯ. 
60-493) ; ಉತ್ತಮಕುಲದವರ್ಗಳ್ಳೆ ಕುಲಜರಲ್ಲದವರೊಡನೆ ಮದುವೆ. 
ಯೊಳ್‌ ತೊಟ್ಟಿ ನಣ್ಣುಗಳಕ್ಕುಂ (ನಜ್ಮಾ. 6೩-೦೬) ; ಮದುವೆಯ 
ಮಾಡಿದರು ನಮ್ಮವರೆನ್ನ ಮದುವೆಯ ಮಾಡಿದರು (ಮುಶಾರೇ. ೨.೩೩-೭೬); 
ಕಮಲಮುಖಯರ ಮೂವರನು . . . ಭೀಷ್ಮನು, . , ತಮ್ಮಂಗೆ ಮದು 
ವೆಯ ಮಾಡಲನುವಾದ (ಉರ: ೨-೬) ; ಮನೆ ಕಟ್ಟಿನೋಡು, 
ಮದುವೆ ಮಾಡಿನೋಡು (ಣರ). ಮದುವಿ: ಭಾವ ಶಿವದೇವರ್ಕೀಟ್‌ 
ಯಮಾಣಿಯಂ ಕೈಕೊಣ್ಣು ಪೋಷಿಸಿ ಮದುವಿಯಂ ಮಾಡಿ (8. 
1-1, ೬೪-೦೬ ; 3009) ; ಕೂಳಸವಖದ್ರಂ ಪೊಂನಂ ಮಾಣಿಗೆ ಮದುವಿಗೆ 
ಮಂನಿಸಿ ಕುಡೆ ನಾಮಮಾಯಿತತಿ ದಾನವಿನೋದಂ (ಏಕ. ೪, ಗ: 
06-೭೦; 1042) 
ಮದುವೆ ಮಾಸರಿಎ ಮದುವೆ ಮುಂತಾದ ಸಮಾರಂಭ : ಮದುವೆ 
ಮಾಸರಿ ಇದ್ದ ದಿನ ಸ್ವಲ್ಪ ಹೆಚ್ಚು ಕಾಸಾದರೆ ಮೂಗಿನವರೆಗೆ ಕುಡಿದೇ 
ಗುಡಿಸಲನ್ನು ಕಾಣಬೇಕು (ತೇರು, ಇ). [ ದೇ.8 ತಮಿ. ವತುವೈಃ 
ತುಳು. ಮದುಮೆ; ಕೋತ. ಮದ್ವ್‌] 
ಮದುವೆಕಂಕಣ (ನಾ). ವಿವಾಹಕಾಲದಲ್ಲಿ ಮದುಮಕ್ಕಳ ಕೈಗೆ ಕಟ್ಟುವ 
ಅರಿಸಿನದ ಬೇರನ್ನೊಳಗೊಂಡ ಹಸಿಯ ದಾರೆ: (೪). 
[ಮದುವೆ 4 ಕಂಕಣ] 
ಮದುವೆಗಂಡು (ನಾ). ವಿವಾಹವಾಗುವ ಹುಡುಗ ; ಮದುಮಗ ; 
ವರ ; ಮನ್ಲಣ್ಣನು .. . ರೇಶಿಮೆಯ ನಿಲುವಂಗಿ, ಷರಾಯಿ, ರುಮಾಲು 
ಗಳನ್ನೂ ವಲ್ಲಿಯನ್ನೂ ಧರಿಸಿ ಮದುವೆಗಂಡಿನ ಹಾಗೆ ಓಡಾಡುತ್ತಿದ್ದಾನೆ 
(ಮುಲ. ೯6). [ ಮದುವೆ 4 ಗಂಡು] 
ಮದುವೆಗಲ್‌ಪು, ಮದುವೆಗಟುಪು (ಕ್ರಿ). ವಿವಾಹಕ್ಕೆ ಬಂದ ನಂಟ 
ರಿಷ್ಟರನ್ನು ಬೀಳ್ಕೊಡು... ಕಳಿಸು : ಪರಮಜಿನಸವನಜಳನಿರರ್ಭುರ 
ಮುಂ ಸುರಬಲಪಯೋಧಿಕಳಕಳಮುಂ ಮಾಣ್ಣಿರೆ ನೋಡೆ ಬಿನ್ನನಿರ್ದುದು 
ಸುರಶೈಳಮದೊಂದು ಮದುವೆಗಟ್‌ಪಿದ ಮನೆವೊಲ್‌ (60. ೩-0೦) ; 


ತನ್ನಗಲೈಯಿಂ ಗಂಧರ್ವರಾಜನಂದನೆಗೆ ಶೀತೋಷ್ಣಭವನಮದು ಮದುವೆ 


ಮದುವೆಗಲುಪು ೬೯೦೩ ದದೇಭಗಮನೆ 
ಗಬಸಿಪಿದ ಮನೆಯಂತೆ ನಿರ್ವೃತ್ತಮಹೋತ್ಸವಮಾಗಿರ್ಷ್ವದು (ಕಾರಂಳಾ. ಅಮಲ್ವೂರರು ಮದುವೆಮಂಟಪಕ್ಕೆ ಬಂದು ವಧುವರರಿಗೆ ಆಶೀರ್ವದಿಸಿ. 


060). ಮದುವೆಗಟಿಪು : ಜನಪಿತೃಗಳ್‌ ಜನತನಯಂ ಜಿನೇಂದ್ರ 
ತವರೆಲಮೊಡನೆ ತಳರಲೊಡಂ ಬಿಮ್ಮುನೆಯಾಗಿ ಮದುವೆಗಟುಪಿದ ಮನೆಯಂ 
ದದಿನಿರ್ದದಂದಯೋಧ್ಯಾನಗರಂ (92%. ೬-೯೦). 

ಮದುವೆ 4 ಕಪು, ) 

ಮದುವೆಗಟುಪು "ಮದುವೆಗಲ್‌ಪು' ನೋ. 

ಮದುವೆಗುಡು (ಕ್ರಿ). ವಿವಾಹಮಾಡಿಕೊಡು ; ಲಗ್ನಮಾಡಿಕೊಡು : 
ಎನ್ನ ಮದುವೆಗುಡುವಂದೇನುವಂ ಬಬ್‌ವಟಃಯಂ ಕೊಟ್ಟರಿಲ್ಲ (ತಾನು. 


೨೫9). [ಮದುವೆ ಕುಡ್ಕು ( ೬ ಕೊಡ್ಕು) 7 
ಮದುವೆಗೆಯ್‌ (ಕ್ರಿ). ಲಗ್ನಮಾಡು ; ಮದುವೆಮಾಡು : ಭೋರನೆ. 


ಮದುವೆಗೆಯ್ದಪಿರೊ (೧%. ೩೬-೦೫). [ಮದುವೆ 4 ಕೆಯ್‌,] 
ಮದುವೆಚಪ್ಪರ (ನಾ). ಮದುವೆಯ ಮನೆಯ ಮುಂದೆ ಹಾಕುವ 
ಹಸಿರುವಾಣಿ ಚಪ್ಪರ ಮದುವೆಚಶ್ವರದಲ್ಲಿ ಮದುಮಗನೇ ಜಾಣ 
(ಣರ); ಮನೆಯ ಮುಂದೆ ಮದುವೆಚಪ್ಪರವನ್ನು ವಿಶಾಲವಾಗಿ ಹಾಕಿಸಿ 
ದ್ಹಾರೆ (ಊಂ). [ ಮದುವೆ 4 ಚಪ್ಪರ] 
ಮದುವೆದೆರಿಗೆ (ನಾ). ಮದುವೆಮಾಡುವವರು ತೆರಬೇಕಾದ ಹಣ,- 
ತೆರಿಗೆ: (೧) ಮನೆದೆರಿಗೆ...(೧೭) ಮದುವೆದೆರಿಗೆ (೧೮) ಉಬ್ಬಿನ ಮೇಳೆ, 


(೧೯) ಉದಿಯ ತೆರಿಗೆ - ಈ ಮೇರೆಗೆ ಹತ್ತೊಂಬತ್ತು ಬಾಬುಗಳನ್ನು 
ರೈತರಿಗೆ ನಿಷ್ಯರ್ಷೆಮಾಡಿಸಿ (ಕುಪಾತಂ. 1, ೦೨೪). 
[ಮದುವೆ 4 ತೆರಿಗೆ (ಎತೆಆಗೆ)] 


ಮದುವೆದೆಣ (ನಾ). ಇ ಮಃ 
ಮೊಳವಾಜು... 


ಏವೆದೆರಿಗೆ : ಮಗ್ಗದೆಟ್‌ ಮದುವೆದೆಜಗ 

ಅಂದೆ (ಕ, 21೪ ಕೃತ್ಯರಾ- 60-೯; 1405). 

[ಮದುವೆ 4 ತೆಅ್ಕಿ] 

ಮದುವೆನಾಳ್‌ (ನಾ). ಮದುವೆಯಂ ದಿವಸ ; ವಿವಾಹದ ದಿನ: 
ಯೊಳ್‌ ಮದುವೆನಾಳ್‌ (ಕಲರ. ೭೩-0). [ಮದುವೆ 4 ನಾಳ್ಕ್‌) 


ಸುಗ್ಗಿ 


ಮದುವೆನಿಲ್‌, ಮದುವೆನಿಲ್ಲು ( ಶ್ರಿ): ವಿವಾಹಮಾಡಿಕೊಳ್ಳು ; ಲಗ್ನ 
ವಾಗು : '೨ರಸಂ ತನ್ನ ಪೆರ್ಗಡೆಗಳಿಂದಂ ಕೂಸಂ ಬೇಡಿ ಹೆತ್ತು ಮದುವೆ 
ನಿಂದು (ಕಂತಿ. ೧೧೦-೦೪); ರ: ಮದುವನಿಲ್‌ , , . ಜಗತೀ 
ಸಂತತಿ ನಿಲೆ ನಿನ್ನ ಧರ್ಮಸಂತತಿ ನ (೪೨೪. 6-08) ; ಕುಮಾರ 
ನಧಿಕೋತ್ಸಾಹುವ! ಮದುವೆನಿಂದಂ 
(ತಂಪ್ರತಿ: ೪-೦೨): 'ಆಕಂರಾತುರದೊಳು ಮದುವೆ. 


ನಿಂದೆನು ಅಂದು ಭ್ರೂಮಕಸುಖದೊ! ದು (ಇಂತಾಶ. 304-3): 
[ಮಡುವೆ 4 ನಲ್‌] 
ಮದುವೆನಿಲಿಸು (ಕ್ರಿ). ಲಗ್ಗಮಾಡು: ಜಾನ ಮಾಡಿಕೊಡು : 
ಅರಸನು ... ನೃಪಂತ್ಮಜೆಯರನು 


ಮದುವೆನಿಲಿಸಿದನು. (wee 1-೭). .([' 
ಮದುವೆನಿಲ್ಲು 'ಮದುವೆನಿಲ್‌ ನೊ 
ಮದುವೆನಿಆ್‌ಸು (ಕ್ರ). - ಮದುವೆನಿಲಿಸು : 
ನೀತನಂ... ಈ ಮಹೀತಳರಾಜ್ಯದೊಳ್‌ ನಿಟ್‌ಸುವುದುಂ ಮೆದುವೆನಿಆ: 
ಸುವುದುಂ ವನಗಶಕ್ಕುನುಷ್ಮಾ 
ಮದುವೆನೆರೆ ಹಿ 
ಪಾಣಿಗ್ರಹಣದ ಮೂ: 


ನಂ (ಕ೦ಫು- 6-6 ಪ). ಟಾ ನ 
ವಿವಾ: ಸಾ ಷ್ಪತ! ಮೂಲಕ ಕೂಡು ; 
ಒಂದಾಗು : ಕ: ಯೊಳ್‌ ಮದುವೆ 
ನೆರೆದು. ಸಂತೋಷದಿಂ ಬಂದುಜ್ಞೆ ನಿಯಂ ಪುಗುವೊ (ಉರ. 
೪೩೪): ಪೆೋಡಶಸಹಸ್ರ ರ್ರಸುರಕನೈಯರಂ ವನುಜಪುರಸ್ಕೆಯರಂ ಮಮವೆ 
ನೆರೆದಪೆಂ (೩16. ೧೦-೮೮): [ಮದುವೆ 4 ನೆರ) 
ಮದುವೆಮಂಟಪ (ನಾ). ವಿವಾಹ ನಡೆಯುವ ಮಂಟಪ, - ಸ್ಮಳ ; 


10 


15 


ಟು 


ತಾಂಬೂಲ ತೆಗೆದುಕೊಂಡು ಹೋದರೆ . 
(406. ಭ್ಯ 


ಸರ್ಟಿಫಿಕೇಟು ಕೊಟ್ಟ ಹಾಗೆ 
ಪ] 

ವಿವಾಹ ನಡೆಯುವ ಮ 
'ರೋದಿಲ್ಲವಂತೆ ಅಂತ ಗೊತ್ತಾದರೆ ಸಾ! 2 
ನಜಮಾನಿಗೆ ತಾಪತ್ರಯ ಶುರುವಾಯಿತು 


ಮಡುವೆ. 


[ಮಡುವೆ 4 ವ: 


[ಮಡುವೆ 4 ಮನೆ] 
ಮದುವೆಯಾಯ (ನಾ). ಮದುವೆದೆರಿಗೆ : ಮದುವೆಯಾಯ ಮಾನೆ 
ಣ್ನೇಣ್ಣೆ) ಹಡಿಯದೆ ತಿಪ್ಪೆಸುಂಕ ಅಷ್ಟಭೋಗ ತೇಜ ಸಾಂಮ್ಯ (ಸಾಮೃ) 
(ಗೌ)ಡುಗಳಿಗೆ , . .ಕೊಟ್ಟರು (43. ೫೦111, ೦೩-೩೦ ; 1265). 
[ಮದುವೆ 4 ಅಯ] 
ಮದುವೆಹೆಣ್ಣು (ನಾ): ವಿವಾಹವಾಗುವ ಹುಡುಗಿ ; ಮದುಮಗಳು : 
7 ಮದುವೆಹೆಣ್ಣಿನ ಅಥವಾ ಗಂಡಿನ ಅಪ್ಪಅವ್ವಂದಿರಿಗೆ ಚಪ್ಪರದ 
ರಂತ್ರಿಯೆಲ್ಲಾ ನಿದ್ದೆಯಿಲ್ಲ (ನನ್ನೂರು. ೬೯). [ಮದುವೆ + "ಹಣ್ಣು ಸ (ಎವೆಣ್‌)] 
ಮೆದೆ (ನು): ಮರೆ ; ತೆರೆ: ಆಳಸುವ ದನಿ ಬಳಸುವ ಮದೆಕೊಳಿಸುವ 
ಕೋಡೆಜಕೆ ಮೇಜೆಯೆ ತಳಿರ್ಗೊಂಬುಗಳೊಳ್‌ ಗಿಳಿ ಮರಕ್ಕರಗಿಳಿ ಪೆಣ್ಗಳಿ 
ನೆಳೆಮಾವಿಟ್‌ಸಿದುವು ರತಿಯ ಜಕ್ಕಂದೊಟವಂ (ಅಕಂತ್ಯ, ೬-90); ನೆರೆಯ 
ಕಟ್ಟಾಳೊಬ್ಬನೊಲ್ಮೆಯಿಂ ಬಳಿವಿಡಿಯ ದೆಕಟ್ಟಿ ಬೇಟೆಯುಳಿ 
ಯಾಯ್ತು (೫೮ರ. 68-0೬3), [ದೇ.8 ತುಳು. ಮದೆ] 
ಮದೆವ, ಮದವ ನಾ) ೧. ಮದುವೆಯ ಗಂಡು: ಮದುಮಗಃ ವರ: 
ಸೌಸ್ನಾತಿಕರು . . . ಪುರಂಧ್ರೀವರ್ಗಮುಂ ಬಂದು ಕನಕಪೀಠಸ್ಥಿ ತರಪ್ಪ 
ಮದೆವಂಗಂ 'ಮಜಿವಳ್ಳೆ ಪಾರ್ದ್ಯುಕ್ಷತಾರೋವಣಾಗೆಯ್ದ ರ್‌ (ಉಂಟ. 
೬-೦65): ಮದವ : ೨. ಗಂಡ: ಪತಿ: ಕ್ಲೇಶಿಯೆನಿತುಮಾಕೆಯ ಮದವಂ 
(ಶಾಕತಿ- ೨೨-೦೬) ; ಮಗಳ ಮದವನಂ ಜಾಮಾತೃವೆಂ: 
64-430). [ಮದುವೆ 4-೮] 
ಮದೆವಳ್‌, ಮದವಳ್‌, ಮದುವಳ್‌ (ನಾ). ೧. ಮದುವೆಯ ಹೆಣ್ಣು; 
ಮದುಮಗಳು; ವಧು: ಆ ಮದೆವಳ” ರಕ್ಕಸನಲ್ಲಿಗೆ ಬಂದೇನೆನ್ನಂ ನೀ 
ಮೆಚ್ಚಿದಂತಂ ಮಾಡೆಂದು ತನ್ನಂ ತೋಲದೊಡೆ (ಮ್ಮಾರಾ- ೧೬-೨: 
ಸೌಸ್ಸಾತಿಕರುಂ ೬. ಪುರಂಧ್ರೀವರ್ಗಮುಂ ಬಂದು ಕನಕಪೀಠ 
ಸ್ಥಿತರಪ್ಪ ಮದೆದಂಗಂ ಮದೆವಳ್ಳ ಮಾರ್ದ್ರಾಕ್ಷತಾರೋಪಣಂಗೆಯ್ದ್ತರ್‌ 
(೫ಾತಿಶು- ೬-ಂ6 6). ಮದವಳ್‌; ೧. ಪೊಸಮದವಳುಮಾಕೊಳ್ಳ 
ಗೊವರನುಂ ನಡೆದೇಂ ಪತ್ತಿದರೊ ಪದೆದಾ ಸಖೀಜನಮದುಸ್ಮಿತಂ 
ತಮಗೆ ಸೇಸೆಯನೆ ಸೂಸುವಿನಂ (ಉಕ. ೧-೨). ಮದುವಳ್‌ ; ೨. 
ಹೆಂಡತಿ; ಪತ್ನಿ: ಸೊಸೆ ಮದು[ಣಣ. ದ]ವಳ್ಳಜ್ಜಿ ಮುತ್ತಬ್ಬೆ 
೬. ಎಂಬೀ ಮೊಜ್‌್‌ಯ ವನಿತೆಯರ್‌ ಜನ್ಮಜನ್ಮಂಗಳೊಳ್‌ ತಾಮೆ 
ಗಡಂ ಬೇಜನಾಗಿ ಪುಟ್ಟಿರ್ದು (ಕಾಂತಿಥೆ- ೬-6೭): [ಮದೆವ 4 - ಅಳ್ಕ್‌) 
ಮದೇಭ (ನಾ). - ಮದಕರಿ: ಮದನಮದೇಭಂ ಕಡಿಕೆಯ್ಯದನ್ನೆಗಂ 
ಸಲ್ಫುಮಾರ ಬೀರಂಗಳುಂ (ಅಪು. ೨-6೭) ; ವಿಧಾತಿಸಿ ತುಳಿವ ಸೀಳುವ 
ನವಮದೇಭದ ಸಮರ ಸೋಲಿಸಿತಮರರಾಲಿಗಳ (ಕುವ್ಮಾರೀ, wut): [ಸಂ.] 
ಮದೇಭಗತಿ (ನಾ). ೧. ಸೊಕ್ಕಿದ ಆನೆಯ ನಡಗೆ. ೨. ಸೊಕ್ಕಿದಾನೆ 
ಯಂತೆ ನಡಗೆಯ: ಳ್ಳ: ವನು: ಹಂ ಮಗನೇ - . . ಹಾ ಮದೇಭಗತಿ 
(wast. ೦೩-೦೦೬) [ಸಂ. 
ಮದೇಭಗಮನೆ (ನಾ). ಎ ಮದಗಜಗಮನೆ : ಮದೇಭಗಮನೆಯರು 
ಸರ್ವೇಶ್ವರನ ಸರ್ವಾಂಗರೋಭನವನೀಕ್ಷಿಸುತ . - - ಬೆಂಬತ್ತಿದರಲಾ 
[ಸಂ. ಮದೇಭಗಮನಾ] 


ಮರದ ಮೆ। 


ದು (ತಳಾಯು, 


(ನಕ್ಕಿ. 3-0-06). 


ಮದೇಭಗಾಮಿನಿ 


ಮದೇಭಗಾಮಿನಿ (ನಂ). - ಮದಗಜಗಮನೆ : ರಾಜಮನೋೀಶ್ವರಂಗೆ. 
ಮಾದೇವಿ ಮದೇಭಗಾಮಿನಿ ಜಗತ್ತಿತಯಾಂಬಿಕೆ ನಾವ:ದಿಂದಮ್ಮೆ: 

[ಹಂ. ಮದೇಭಗಾಮಿನೀ] 

ಅಮಲೇರಿದ ; ಇತ್ತ ವಸಂತನಿತ್ತ 


ವಧು: 


(7908. ೯-೦೫೩)- 


ವೃತಾಳಿ ಮತ್ತಿತ್ತ ಮದೋತ್ಯಕೋಕಿಲ 
ಕದಂಬಕಮೆಯ್ಲೆ ವಿಜೃಂಭಿಸಿತ್ತು (೫ರಂಘೂ- 0೮3). ಸಂ. 


ಮದೋತ್ಸವ (ನಾ). ೧. ಪ್ರಣಯದ ಉಲ್ಲಾಸ: ಕಾಮಾಸಕ್ತಿ: 
ಮದೋತ್ಸವದೆ ಕೋಗಿಲೆವ್ರೋ (0 ನೆಗಟ್ಟುವಂತನುವಿಪ ಸೊರ್ಕಿ: 


ಪಿಕನಿನಾದೆ ಪೆಅಳ್‌ ಗಬಪಂ ನೆಗಟ್ತಾದಳ* (ಅನ್ಕಸಾ, ೪೬೨)- ೨- ಮಾವಿನ 


ಹಣ್ಣು. - [ಸಃ 

ಮದೋದಕ (ನಾ)- ಮದರಸ ; ಮುದದಿಂ ಮನೋಹರವಹ 
ಕಪೋಲಸ್ಕಳದಲ್ಲಿಯ ಮದೋದಕಲೋಭದಿಂ ಸೊರ್ಕಿ ತಿರುಗುತಿರ್ದ 
ತುಂಬಿಗಳ್‌ ಪಾದತಳದಿಂದೊದೆದೆ. ಆ ಹಸ್ತಿ ಅತಿಬಲನಾದೊಡಂ 
ಕೊಪದನೆಯ್ದದು (ಶತಕಂ. ಅ. 90-00), [ಸಂ.] 


ಮದೋದಯ (ನಾ). ೧. (ಆನೆಗೆ) ಮದೋದಕವುಂಟಾಗುವಿಕೆ. ೨. 
ಅಹಂಕಾರ ಉಂಟಾಗುವಿಕೆ; ಗರ್ವ ಉಂಟಾಗುವಿಕೆ : ಆದಿ; 
ಕೊಟ್ಟೀ  ಮೇದಿನಿಗಾನೊಡೆಯನಾತನರಸಿನಿವಿರಿದಿಂದಾದೊಡಮೇನೆನಗೆಂಬ 
ಮದೋದಯದೊಳ್‌ ದೇವ ಬಾಹುಬಲಿ ಬಲಿದಿರ್ಶಂ (60ಪು. ೦೪-೦೪): 
೧. ೨: ಮದೋದಯಂ ಮದನನೊಳಂ ಮತ್ತಗಜದೊಳೆಂ 
ಹ್ರಸನ್ನಭಾವಂ  ಜಲದೊಳಂ ಜನದೊಳಮಾದ ಶರತ್ಸಮಯದೊಳ್‌ 
(ano. 9-೭೩ ©). [ಸಂ.] 

ಮದೋದ್ಧಂಧ (ನೌ). (ಆನೆಯ) ಮದಜಲದ ಅತಿಶಯವಾದ 
ವಾಸನೆ: ಸೈಂದಾವಾರೇಭ ಮದೋದ್ಧಂಧಾವಿಲೆಯಂ ಕವೇರಕನ್ನಿಕೆಯಂ 
ತತ್ಸಿಂಧುಪತಿಗಿಂಬಿನಿಂದತಿಸಂಧಿಸಿದಂ ನೃಪತಿ ಬಿಟ್ಟು ತದುಭಯತಟದೊರ್ಳ 
(ಉಂತಿಪು- ೧೦-೨). [ಸಂ.) 

ಮದೋದೃತ (ಗು). ೧- ಮದ್ಯಪಾನದಿಂದ ಅಮಲೇರಿದ.-ಮತ್ತೇ 
ರಿದ. ೨. ಅಹಂಕಾರದಿಂದ ಉನ್ಮತ್ತವಾದ,--ಉದ್ಧಟವಾದ ; 
ಮದೋದೃತ ಮಕುಟಬದ್ಧ 
೬ ೬೬ ತನಗೆ ಸಹಜಾಭರಣಮಾ 
ಪಾನದಿಂದ ಅಮಲೇರಿದ: 
ಪದಿರಿದ್ದರು ಬನದೊಳಗೆ 


ನೆ (ಮತಿ: ೩ 


ವಃ -) 
ಮದೋದ್ರಿಕ್ತ (ಗು). ೧. ಕಾಮೋದ್ರೇಕ: 


ವುಳ್ಳ: ಕಾಮೋದ್ವೇಗವುಳ್ಳ. 

ಪಿ. ಗರ್ವದಿಂದ ಉಬ್ಬಿದ... ಉದ್ರೇಕಗೊಂಡ ; ಗರ್ವಿಷ ನಾದ. 
[Xo] 

ಮದೋದ್ರೇಕ (ನಾ). ೧. ಮದ್ಯಪಾನದಿಂದ ಉಂಟಾದ ಅತಿಶಯ 

ವಾದ ಕಾಮೋದ್ವೆಃ ಮದಿರಾಪಾನಮಂ “ಮಾಡು: ತನ್ಮದೋ 

ದ್ರೇಕದಿಂದುರ್ಕಿ  ಸೊರ್ಕಿಮಿಕ್ಕು ಮಾಜ'ದಂಗನೆಯರ್ಕಂಗೊಳಿಸಿರ್ದರು. 


(ಉತರ. 3-585)... ೨. ಆತಿಯಾದ ಗರ್ವ: (8), [೫6] 
ಮದೋದ್ರೇಕಿ (ನಾ)- ಅತಿಶಯವಾದ ಕಾಮೋದ್ವೇಗವನ್ನುಳ್ಳವನು ಕ್ಟ 


ಮದೋದ್ರೇಕಿಯಾದಾ ಮಹೀವಲ್ಲಭುಗುರ್ಬಿದುತ್ತುಂಗದೋಖಾಘವಮಂ 


೬ ೬ ೬ ಸೋವಿದಂ ಮೂಡಿ ಚಂದ್ರ೦ (ಉಕ್ಕಲಿ, ೩-೦೪), 
[ಸಂ. ಮದೋದ್ರೇಕಿನ್‌] 
ಮದೋನ್ಮತ್ತ (ಗು)- ೧. ಮದ್ಯಪಾನದಿಂದ ಅಮಲೇರಿದ. ೨. ಗರ್ವ 


ಹ್ಮರ[ 


೬೪೦೪ 


೩೦ 


35 


ದಿಂದ ಅವಿವೇಕಿಯಾದ- 


(ಆನೆಯು) ದಾನಜಲ ಹೊಮ್ಮುವುದ 
'ಧಗೊಂಡ : ತಿಮಿರಮಂ ಬೆನ್ನಟ್ಟಿ ಪಾದೇ 


ಮದ್ದಳಿ 
ಗಳಿಂದೊರಸಿತ್ತೇನತಿಜೋಡ್ಕಮೋ ವಿಧು ಮದೋನ್ಮತಶ್ತೇಭವಿಕ್ರೀಡಿತಂ 


(ತಂದ್ರು: 6-೩೩), (ನಾ). ೪. ಮತ್ತೇರಿದವನು: ಅಮಲೇರಿದವನು : 
ಮದ್ದುಗುಣಿಕೆಯ ತಿಂದ ಮದೋನ್ಮತ್ತರ ಎನ್ನತ್ತ 
(650ತೇ, ೬೪-೨೦). ೫. ಅಹಂಕಾರಿ; ಗರ್ವಿಷ್ಠ 

ಮದೋನ್ಮತ್ತನಾಗಿ ಧರ್ಮದೊ' 
ನಿರಪೇಕ್ಷಕನುಮಾಗಿ (ಪೃತತಂ. ೨6-೬). 


ಳ್‌ ಬದಿರ್ದಾ 


[30.] 

ಮದೋಹರೆ (ನಾ). ಒಂದು ಬಗೆಯ ಭಕ್ಷ್ಯ: ಅತಿರಸಕೆ ಗದೆ ಆಗಲ 
೧ ೦ ಲುದಕೆ ನೈರುತ್ಯದಲು ಮದೋ 

೫ ಬೀಜವರಿ ೩೦॥ ೦ (೪, ೫, ಜೊಳರೈ- 


* ಮೋಕ್ಷದೊಳ್‌ 


೩೫೦ ಉದ ೫೦ ಬೀಜವರ್ರಿ 


ಪರಕೆ ಗದೆ ಅಗಲ ೩ 


೭-೨೩: 1303). 
[p ಇದು ` ಮನೋಹರ ` ಎಂಬುದರ ಅಪಲಿಖಿತವಿರಬಥ್ಗಗು' ] 

ಮದ್ದು (ನಾ). ೧. ಒಂದು ಬಗೆಯ ಕಾಗೆ: ನೀರುಕಾಗೆ : “ಮುದ್ದು 
ಜಳವಾಯಸಃ ಈ ೨ ನೀರ ಕಾಗೆ” (ಹಲಿಡು. ೪3-೯೭); ಶುಕ ಶಾರಿಕಾ 
ಮಡ್ಸು ಸುಪರ್ಣುದಿ ಪಕ್ಷಿಸದೂೂಹಗಳಂ(ಕಾ೮೫. 48-೨೩೪). ೨. ಒಂದು 
ಬಗೆಯ ಮಾನು ; ಹೆಮ್ಮಾನು: “ಶೃಂಗೀ, ಮದ್ಗುಃ, ಅವಾಗುಃ 
ನಂದ್ಯಾವರ್ತಕಿ-ಈ ೪ ಮೊದಲಾಗುಳ್ಳುವು ಪೆರ್ಮಾನ್‌” (ಹಣಯು. 
00-೩೭). [ಸಂ.) 

ಮದುರ (ನಾ)- ಒಂದು ಬಗೆಯ ಮಾನು: “ದುದ್ಗುರೇ-ಯಾವಾಗಲೂ 
ಮುಳಗಿಕೊಂಡಿರುವ ಮಾನು (ರ್ಯಾಂ )- [ಸಂ.) 

ಮದ್ದಕ 'ಮದ್ದಿಕ' ನೋ. 

ಮದ್ದ: ತು `ಮದತ್ತು: ನೋ. 

ಮದ್ದತ್ತು "ಮದತ್ತು' ನೋ. 

ಮದ್ದಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀಮತ್‌ ಎಅಯಪಗಾ 
ಣ್ನನು ಮದ್ದಯ್ಯನು ಬನ್ಮಿಲ್ಲಿ ಪ್ರತಕೊಣ್ಣರ್‌ (ಎಕ. 1: ೫: ೪30). 

[? + ಅಯ್ಯ] 

ಮದ್ದರೆ 'ಮರ್ಡು' ಪರಾ, 

ಮದ್ದಲಿಸು (ಕ್ರಿ). ಮದ್ದಲೆಯನ್ನು ಬಾರಿಸಿ ಶಬ್ಧವನ್ನುಂಟುಮಾಡು : 
ಊರೂರ ಮದ್ದಲಿಸಿ ಸಾರಿ ಶಿಷ್ಯರ ಹೆಸೆರ ಏರೂತ ಪರವೂತ ಗಿರಿ ಮೇಲೆ 
ಕಂಬಿಯವರು ನೀರು ನೀಡೂತ ಜನರಿಗೆ (ಸಿದ್ದಿ. ೫4). 

[ ಮದ್ದಲೈ 4 - ಇಸ್ಕು) 

ುದ್ದಲೈ, ಮದ್ದಳಿ, ಮದ್ದಳ್ಳೈ(ನಾ)- ಒಂದು ಬಗೆಯ ಚರ್ಮವಾದ್ಯ; 
ಮೃದಂಗ; ಮುರಜ : " ಮದ್ದಲೇೇಳೆ). ಮದಲೆ-ಮರ್ದಲೂ ಒಂದು 
ಚರ್ಮವಾದ್ಯ” (ತರ್ಮಕೋ- ೩); ದಂ ತ್ತೆ ಮದ್ದಲೆಯು ಕಿವಿಯೊಳಗೆ 


ಘನಸೂರು ಹಿಡಿಯೆ ಗುಂಡನಿಗೆ (ಕನ್ನತಾ. ೦೬). ಮದ್ದಳಿ :"ಮದ್ದಳಿಕಾಜ' 
ಪರಾ: ಮದ್ದಳ್ಳೆ : “ಮುರಜಂ ಮೃಡಂಗಮೆನೆ ಮದ್ದಳೆಯಿನಿಕ್ಕು” 


(ಮಂಗಲ. 3೪-೬); ಕನಿವ್ಯರಚನೆ. . .ಪೀನಂ ಪರುಷತರಮಕ್ಕುಮೊತ್ತುಂ 
ಗರಡೆಯ ಮದ್ದಳೆಯ ಜರರ್ಭುರಧ್ವನಿಗಳವೊಲ* (೪0ಣ. 5-೩೩); ಹುಟ್ಟು 
ವಾತ ಮದ್ಯಳೆಯ ಕಟ್ಟೆದ ನಡೆವಾತ ತಾಳವನೊತ್ತಿದ (1ರ್ಷನ, 19-೨30); 
ಭೇರಿ ಮದ್ದಳೆ ಸಂಕು ನಗಾರಿ ಹೆಗ್ಗುಳೆಗಳ್‌ ಚೀರಿಡುವಖಲ ದೇಗುಲದ 
ಮೋಹತ. ೦6-೬)- 
ಮದ್ದಳೆಯ ಪಣ ಮದ್ದಳಿಗರು ತೆರಬೇಕಾದ ತೆರಿಗೆ : ಅಪತ್ರಿಕ, 
ದ್ರವ್ಯದ ವಶವನ್ನದೊಳಂ ಪುಟ್ಟಿದ ದ್ರವ್ಯಂ: ಕಳೆ ಮದ್ದಳೆಯ 
ಪಣಮುಂ ದೇಯಿಂಗೆಜಕಿಗೆ (ಎಇ. xx. ೬6-೪0; 2012), 
[<ಪ್ರಾ. ಮದ್ದಲ./ ಸಂ, ಮರ್ದಲ] 
ಮದ್ದಲೈ `ಮದ್ದಾಲೆ' ನೋ: 
ಮದ್ದಳಿ 'ಮದ್ಧಲ್ಲಿ' ನೋ: 


Vol-7-14A 


ಮದ್ದಳಿಕಾಅ 
ಮದ್ದಳಿಕಾಳಿ (ನಾ). ಮದ್ದಳೆಯನ್ನು ಬಾರಿಸುವವನು: ತ್ರಿಕಾಲಭೋಗಂ 


ಮಾಡುವ ಪಾಳವಿಗಂರ್ವ್ವರು ಮದ್ದಳಿಕಾಜರು ನಾಲ್ವ. 
(ಕಳ. ೯4-೩೨3; 1063). [ಮದ್ದಳಿ ( ಆಮದ್ದಲೈ) 
ಮದ್ದಳಿಗೆ (ನಾ). ಮದ್ದಳೆಯನ್ನು ಬಾರಿಸುವವನು : 
ಮಾರ್ದಂಗಿಕನಕ್ಕುಂ" (ಕತುಶಿ. ೬೩); ಸುಗತಿಗಳಂ ಸೂಸುವ ಮದ್ದಳಿಗರಿಂ 
(೧05. ೨-0085); ಪುತ್ತಮದ ಮದ್ದಳಿಗಂಗೆ ಮತ್ತೆ ೭ (ಕೊಲ್ಕಾಣ: ೨0 ೨-೦೬: 
338); ಮದ್ದಳಿಗಂ ಮದ್ಮಳೆಯಂ ಕೂರ್ಪ ನಲ್ಲಳಂತೆ ತೊಡಯೊಳಳವದಿಸಿ 
(6ರ್ಕಕ. ೨-೨೩ 2). [ಮದ್ದಳೆ (ಇ ಮದ್ಮಲ್ಲೆ) 4 - ಇಗ] 
ಮದ್ದಳಿಗಿತಿ (ನಾ). ಮದ್ದಳೆಯನ್ನು ಬಾರಿಸುವವಳು : ಇತಿಗೆ-ಚಾಮರಿ 
ಗಿತಿ, ಮದ್ದಳಿಗಿತಿ. ಆವುಜಿಗಿತಿ (ಕನುರ- ೨೦೮ ಪ್ರಯೋ)- 
[ಮದ್ದಳಿಗೆ * ಇತ್ತಿ (<-ಇತ್ತಿ) ] 
ಮದ್ದಳ್ಳೆ `ಮದ್ದಲೈ` 
ಮದ್ದಳ್ಳೆ 'ಮದ್ಧಾಲೆ' ನೋ. 
ಮದ್ದಳೆಗ (ನಾ). ಮದ್ದಳಿಗ 2 ಹಲವು ಕತ್ತರವ ಕಳಾಸವನಜ್‌ದು 
ಮದ್ದಳೆಗೆ ಕೇಳಿಸಿ ನಿಂದನೊಡನೆ (065. 03-೬6). 
[ಮದ್ದಳ್ಳೆ (ಆ ಮದ್ದಲೈ) + -ಗ್ಯ] 
ಮದ್ದಾನೆ "ಮದ ' ಪರಾ, 
ಮದ್ದಾಲೆ, ಮದ್ದಲ್ಲ. ಮದ್ದಳ್ಳೆ (ನಾ). ಒಂದು ಬಗೆಯ 
ಏಳೆಲೆಬಾಳೆ ; ಸಪ್ತಪರ್ಣ, ಜಂತಾಲಮಠ್ಕ ಮದ್ದಾಲೆ, ಏಳೆ! 
ಕೋಡಾಲೆ, ಬಂತಲೆ (ನಿಗ. ೩-68) ; ಬೆಳ್ಳಾಲೆ. ಮದ್ದಾಲೆ, ನೇ! 
ಗಗನಚುಂಬಿತವೃಕ್ಷಗಳು (ತಂಃರಂ. 3). ಮದ್ದಲೈೆ: ಬಳಿಬೂತಾಳ, 
ಮದ್ದಲೆ (£8೧. ೬೪-೦೩೪). ಮದ್ದಳ್ಳೆ : (ನಕ. ೪೭-0). [2] 
ಮದ್ದಿಕ, ಮತ್ತಿಕ. ಮದಿಕ. ಮದ್ದಕ (ನಾ). ಊರೊಟ್ಟಿನ ಆಸ್ತಿ ; 
ಸಾರ್ವಜನಿಕ ಸ್ವತ್ತು ನ ಗ್ರಾಮ ಮದ್ದಿಕದಲ್ಲಿ ವರ ಮುಂದಣ 
ಹೊಸ್ತಾಗಿ ಕಟ್ಟಿಸಿದ ಮಂಟಪಕ್ಕೆ (೪, ಗಃ. 
ಪಂಡದೋಷಗಳಿಂದ ಒಂದ ಮಃ 


ಸಸ್ಯ 


up 


ನತಾದವುಗಳನ್ನು 
ಮತ್ತಿಕ : ಶ್ರೀರಾ: 

ಶಾನಬಾಗ 
ತೆಂಗಿನ ಇದೇನೆ (೬೪, 1೫, ಶತೃತ್ವ ೦೦೮-೦೯; 
1588). ಮದಿಕ ಮದಿಕಕೆ ಸಲುವ ಹರ: 
ಸರುದಿನ ಭೂಮಿಯನು (ಮ್ಮಠಂ, ೦೯೩೦, ೬೪-೦೦; 3290). ಮದ್ದಕ; 
ಅದನ್ನು ಮದ್ದಕದಲ್ಲಿಟ. ಎ ಉಪಯೋಗಿಸಿಕೊಳ್ಳಬೇಕು (೧88 ೭೭). 


ಶೋಟವನ. 


ಸ 


ದ ಹಂದಿಮನಿಯ 


ಮದ್ಧಕದ ಗೋಡೆ ಎ (ಪ್ರತ್ಯೇಕಿಸುವ, ಎರಡು ಮನೆಗಳ 
ಮಾಲೀಕರಿಗೂ ಸೇರಿದ) ಮದ್ದಕದ ಗೋಡೆ” 


(0೩-೩1. 


6052) [ವ ಸಂ. ಮಧ್ಯಕ] 
ಮದ್ದಿಕ್ಕು (ಕ್ರಿ: ೧. ವಶೀಕರಣಕ್ಕಾಗಿ ಔಷಧಿಯನ್ನು "ಬಾಡು : 


ಮರುಳುಗೊಳಿಸು ; ಮನಸೋತು ಗೋಪಿಯರು ಮೆಚ್ಚಿ ಮದ್ದಿಕ್ಕಿದರೇ 
(ಷ್ಮರಂಠ. ೧-೮೯ ಕನುತ್ಯಂ). ವಿ: ವಿಷಹಾಕು : ಮದ್ದಿಕ್ಕಿ ಕೊಲ್ಲುವವ 
ಮಾರಿ ಹೊಲೆಯ (ಛ್ರಕಂರ. 0-066-8). [ಮದ್ದು (ಮರ್ಮ) 4 ಇಕ್ಕು) 
ಮದ್ದಿಡಿ (ಕ್ರಿ). ಸಿಡಿಮದ್ದು ತುಂಬು; ಮದ್ದಿನಿಂದ 
ಮದ್ದಿಡಿದ ಮಣ್ಯುದಕೆ ಕಿಡಿಗೊಂಡು ಸಿಡಿಯೆ (ತತ್ರಾಂಗ- 
[ಮದ್ದು (< ಮರ್ಮ) + ಇಡಿ] 
ಮದ್ದಿನಸೊಪ್ಪು(ನಾ)-ಒಂದು ಬಗೆಯ ಔಷಧೀಸಸ್ಯ: ಮರುಳುಮಾತಂಗಿ. 
ದ್ದಿನಸೊಪ್ಪು (ಕ್ಕೂಃ೧- ೬೯-೧೬೦). [ ಇದುದ್ದು 4 ಸೊಪ್ಪೆ] 


ತುಂಬಿಸು ; 


-0೩೦) , 


೬೯೦೫ ಮದ್ಯಪ 
ಮದ್ದಿ ಮಬಿಸಿಗೆ * ಮಧ್ಯಮಬೀಸಿಗೆ' ನೋ 
ಇ). ನಡುತರವಾದುದು : ಪಃ ಕಡಿಮೆಯಾದುದು : 
ನಾನ ತಾಯಿ... ೭ಣ್ಣೂ ಮುದ್ದಿಮೆ 
ಸ್ತ್ರ ನಡೆದುವು (ಬಾಸ್ನ: ೩) ; ಕಣ್ಣು ಸ್ವಲ್ಪ ಮದ್ದಿಮೆ 


10 


48 


[5 ಸಂ, ಮಧ್ಯಮ] 

ಗೆ ಕೇಡುಂಟು ಮಾಡಲು) ಆಹಾರದಲ್ಲಿ 
ಇಕ್ಕುವುದ್ದು ; ಕೈಮಸಕ : ಗುಣಹೊಂದಿ 
ರಿಗೂ ಮದ್ದೀಡಿನ ಚಿಹ್ನೆಗಳು ಬಕರೀತಿಯಾಗಿರುತ್ತವೆ, ನಾಲಿಗೆ ರುಚಿ 
- ಅದರೆ ಹಸಿವಿರುವುದಿಲ್ಲ (ನುನೋತಂ, ೭೮); ಬೈರವ್ವನಿಗೆ 
ಯಾರೋ ಮದ್ದೀಡುಮಾಡಿದ್ದರಂತೆ (ಮನೋನಂ. ೧೫೩). 


[ಮದ್ದು (ಇ ಮರ್ದು) 4 ಈಡು] 


ವಂದು, ಕಠಾರಿ ವಂದು, ಬಾಂಕ 


[ಮಡ್ಡು (ಇ ಮರ್ದು) 4: ತತ್ತಿ) 


ಮದ್ದುಗಾರ (ನಾ)- ಔಷಧಿಯನ್ನು ಮಾಡುವವನು : 


ಮದ್ದುಗಾರನ. 
ಹಾಸ್ಯ (ಶಾಸ್ಕಿತುಂ. ೧೨).- [ಮದ್ದು (ಮರ) ಎ ಕರೈ (ಎ-ಕಾಜ"] 
ಮದ್ದುಗಾರಿಕೆ (ನಾ). ಔಷಧವನ್ನು ಮಾಡುವಿಕೆ: ಆಚಾರ್ಯ. ನಮ್ಮ 
ಪಾಳೆಯದೊಳಿಹರಾರ್ಯರರಿಯದ ಮದ್ದುಗಾರಿಕೆಯ ಬಲ್ಲ ಮುತ್ತವರು 
ಕೇಳುಗುರೊಂದನುಳಿದು ಬೆರಳಿಗೆ ಬೆರಳ ಬೆಳಸಲಾರ್ಪರು (4ರ. ೪೫-೨೦೩)- 


[ ಮದ್ದುಗಾರ ---ಇಕೆ] 
ಮದ್ದು ಗಾರ್ತಿ (ನಾ). ೧. ಔಷಧಿಯನ್ನು ಮಾಡುವವಳು. ಪಿ. ವಿಷವಿಕ್ಕು 
ವವಳು : ಕೈಮಸಕನ್ನು ಹಾಕುವವಳು ; ಬೆಟ್ಟೆಯರು ಮಟಮಾಯೆಗಳು 


ಬಲು ಮದ್ದುಗಾರ್ತಿ [ಜಾಕಾಂ, ಕತಿ] (ಸಥ. ೪೦-೩೬). 
[ಮದ್ದುಗಾರ + -ಇತ್ತಿ ,(ಆ-ಇತ್ತಿ)) 
ಮದ್ದುಗುಣಿಕೆ ` ಮರ್ದುಗುಣಿಕೆ ' ನೋ. 
ಮದ್ದೂರು ` ಮಲ್ಟೂರ್‌ '.ನೋ. 
(ಕ್ರ). ಔಷಧವನ್ನು ಲೇಪಿಸು: ನರಳುತ ಪುಲಿಯೊಂದು 


ದ್ಬೇನೆಯೊಳು ಬಿರಿ ಪೊರಳುತಿರಲು ವೈದ್ಯನೊರ್ವ ಭರದಿ ಮದ್ವೆಚ್ಚ 
ಲಂದಾ ಪುಲಿ ಮಾಡಿದೊಂದಿರವ ಕೇಳ್ವಜೌಯೆಯ ರಾಯ (ಣಗಳು. ೧೯೫೪). 

[ ಮದ್ದು (೬ ಮರು) 4 ಎಚ್ಚು ] 
ಮದ್ಯ (ಗು). ೧. ಅಮಲೇರಿಸುವ. (ನಾ). ವಿ. ಕಳ್ಳು. ಹೆಂಡ. 
ಮದಿರೆ ಇತ್ಯಾದಿಯಾದ ಅಮಲೇರಿಸುವ ಪಾನೀಯ ; “ಮೈರೇಯ 
ಮಾಸವಂ ಮಧು ಮಾಧವಂ ಸೀಧು.. - , ಮದಿರೆ ಮದ್ಯಂ ಕಾಪಿಶಾಯನಂ 


ವಾರುಣಿ ಮದಿಷ್ಠೆ ಕಾದಂಬರಿ ಒರಿಸ್ರವಣಿ ಕಲ್ಯಮೆನೆ ಕಳ್ಳೆನಿಕ್ಕುಂ ” 
(ಮಂಗ - ೩೫-0) ; ಮದ್ಯ ಮಧು ಮಾಂಸವೆಂಬಿವನಾದ್ಯಂತಂ ತೊಣಕಿವುದು. 
(5:3. ೩೨೪೦) ; ಅಂಗದಿಚ್ಛೆಗೆ ಮದ್ಯ ಮಾಂಸವ ತಿಯರು ಕಂಗಳಿಚ್ಛೆಗೆ 


ಪರವಧಂದ ನೆರೆವರು ಲಿಂಗಲಾಂಛನಧಾರಿಯಾದಲ್ಲಿ ಫಲವೇನು (೧45. 


90೬) ; ಮದ್ಯದ ಉಗ್ರವಾಸನೆ ಹೊರಡುತ್ತಿತ್ತು (ಕೋಶಂ. ೪೩೨). 
೩. ಅಮೃತ: ಕಟ್ಟುಪ್ಪು ವಿಷದ ಮದ್ಯದ ಪುಟ್ಟಿದ ನೆಲೆ, ಜಳೆಧಿಯಂ 


ಪೊಗಳದೆ ನ೬ ಮಟ್ಟವಿ[ರು] ರಾಚಮಲ್ಲಂ ಕಟ್ಟಿಸಿವಆನೆಜಿ ಸಮುದ್ರದಿಂ 
ಮಿಗಿಲಲ್ಲೆ (೩322. ೫೪111, ೪೫-೩೬ ; 1019). [ಸಂ.) 
ಮದ್ಯಗೋಷ್ಠಿ (ನಾ). ಮದ್ಮಪಾನ ಮಾಡುವವರ ಕೂಟ ; ಪಾನಕೂಟ. 


[ಸಂ. ದುಃ 
ಮದ್ಯಪ (ನಾ)- ಹೆಂಸವನ್ನು ಕುಡಿಯುವದನು ; ಮದ್ಯಪಾನ 


ಮಾಡುವವನು. [ಸಂ.) 


ಮದ್ಯಪಾನ ೬೯೦೬ 
ಮದ್ಯಪಾನ (ನು). ಹೆಂಡ ಕುಡಿಯುವುದು; ಉಟ್ಟುದನು ಮಜ್‌ಮ ಮದ್ರಸ (ನಾ)- ೭ 
ನಿಲ್ವೇ ನಿಟ್ಟಿಗೆ ನೆಲೆಯಾದುವು ಬಾಯ್ದಿಟ್ಟೊದೆಖುವ ಮದ್ಯಪಾನ 
ಮತ್ತಜನೌಘಂ (ಣರಕೆ. ೦೦-೦೪೧). [8] 
ಮದ್ಯಪ: ಷಂಷರ್‌ಖಾನನು ... ಮದ್ಭ [ಮದ್ದ 4 ಮರ] 
ಸೂ ವಿಷಯಾಸಕ್ತನೂ ಆಗಿದ್ದ ನಯಾಬನಿಗೆ| $ | ಮಧು (ಗು). ೧. ಸವಿಯಾದ ; ರುಚಿಯಾದ, ೨. ಸುಖಕರವಾದ : 


ಅಪ್ಪ ಸೇವಕನಾಗಿ ರಾಜ್ಯದ ಆಗುಹೋಗುಗಳಲ್ಲಿ ಮಹತ್ವದ ಪಾತ್ರವಹಿಸಿ 
ದ್ಹನು (ಉತ್ಕೋದ. ೦೪೩). ಸಂ. ಮದ್ಯೆ ಪಾಯಿನ್‌] 

ಮದ್ಯಪಿ (ನಾ), ಇ ಮದ್ಯಪ ; ಬಳರಿಯ ನೋಂಪಿಗೆ ಬೀದಿಗೆ ಮುಳಿವರ 
ಮನೆಗಳ್ಳಿ ಮದ್ಯಪಿಗಳಲ್ಲಿಗೆ ಕೋಮಳೆಯಂ ಪೋಗಲ್ಕಿತ್ತಡೆ ಬಳರಿಗೆ 
ಪುಯಿಲಿಡಯೋದ ಕುಜ್‌ಯಂತ್ನು (ನಂತ: 6-36); ಪೊಡರ 
ವಾಕ್ಕದೊಳು ಹುಸಿಯ ನೀಂ ಪಿಡಿದೆಯಾದಡೆ ನಾನು ಮುನಿತನವನುಳಿದು 

- ಮದ್ಮಪಿಯಾಗಿ ತೆಂಕಮುಖವಪೆನು (48೧. 0-09) ; ಜೌಕ್ಕಟಂ 

ಮಸಗಿ ಕುಣಿದಾಡುತ್ತುಮಿರ್ದ ಮದ್ಯಪಿಗಳ ಮಧುಪಾನಕೇಳೀವಿಜೃ' 
ಬಹಳ ಕೋಳಾಹಳಕುತೂಹಳಮಂ ಧರ್ಮನಾಥಕುಮಾರಂ ನೋಡಿ ನೋ 
ನಗುತ್ತು೦ (ಉತ. ೧೦-೧೪೦ ಐ). [ಸಂ. ಮದ್ಮಪಿನ್‌] 

ಮದ್ಯಮಬಿಸಿಗೆ ಮಧ್ಯಮಬೀಸಿಗೆ' ನೋ. 

ಮದ್ಯವ್ರತ (ನಾ). ಹೆಂಡ ಮೊದಲಾದುವನ್ನು ಸೇವಿಸಕೂಡದೆಯ 
ಪ್ರತ: -ಫಜ್ರಿತವಾದ ಮೊಸರು ಮಜ್ಜಿಗೆಯನು ಅಂಬಿಲವನು ಬಿಡುವುದು. 
ಬಿಡದೆಯಿದ್ದರೆ ಮುದ್ಯವ್ರತಕ್ಕೆ ಅಪಚಾರಐಹುದು (ಕಾರ. ೩೧). [ಸಂ.) 

ಮದೈಸಾಕ್ಷಿಕ (ನಾ). ಮದ್ಯವನ್ನು ಸಾಕ್ಷಿಯಾಗಿಟ್ಟುಕೊಂಡಿರುವಿಕೆ : 


ಮದ್ಮಸಾಕ್ಷಿಕಮಗಿ ನಾವು ಕೈಳೆತನಕ್ಕೆ ಮೊದಲು ಮಾಡಬೇಕು. ಆದುದರಿಂದ 
ನಡೆ, ಮದ್ಯದ ಅಂಗಡಿಗೆ ಹೋಗೋಣ (೫ಳೂತ. ೭೮)... [ಸಂ.] 
ಮದ್ಯಸಾರ (ನಾ). ೧. ತೀಕ್ಷ್ಣವಾದ ಮದ್ಯ: “ತೀಕ್ಷ್ಯಮದ್ಯ- 


ಮನ್ಯಸಾರ, ಸಾರಾಯಿ” (10॥- ಇಂ): ೨. (ತೀಕ್ಷ್ಣವಾದ ಮದ್ಯ 
ವನ್ನುಪಯೋಗಿಸಿ ಮಾಡುವ) ಒಂದು ಬಗೆಯ ದ್ರಾವಣ : ಹಚ್ಚಿದ 
ಕೂಡಲೆ ಇಂಗಿ ಹೋಗುವ ಮದ್ಯಸಾರವನ್ನು ಜೀವಿಶುದ್ದೀಳರಣ 
(8ಸlizstion)ಕ್ಕೆ ಉಪಯೋಗಿಸಬೇಕು (40ರ. ೬೦); ಸರಿಯಾದ 
ನರಕ್ಕೆ ಮದ್ಯಸಾರವನ್ನು ಚುಚ್ಚಿ ಹೊಗಿಸಿ ತಲೆಯ ಮೇಲಿರುವ ನೋವನ್ನು 


ಕಳೆಯಬಹುದು (೪044: 1, ೫೭). [ಸಂ,] 
ಮದ್ಯಸೇವೆ (ನಾ). ಎ ಮದ್ಯಪಾನ : ಕೊಲೆಯುಮಸತ್ಯಮುಂ ಕಳವು 
ಮನ್ಯಸತಿಸ್ತ ೃಹೆಯುಂ ವಿನೋಹಮುಂ ಸಲೆ ಮಧು ಮದ್ಯಸೇವೆಯು 


ಮಧರ ್ಮಂ (:ರುಕ. ೩-೪)- [ಸಂ. ಮದ್ಮಸೇವಾ) 

ಮದ್ಯಾಂಗ (ನಾ). [ಜೈನ] ಭೋಗಭೂಮಿಯಲ್ಲಿರುವ ಹತ್ತು ಬಗೆಯ 
ಕಲ್ಪವೃಕ್ಷಗಳಲ್ಲಿ ಒಂದು; (ಮದವನ್ನುಂಟುಮಾಡದ) ನಾನಾ 
ವಿಧವಾದ ಪಾನೀಯಗಳನ್ನು ಕೊಡುವ ಕಲ್ಪವೃಕ್ಷ ; ಕುಡಿದೊಡೆ 
ಸೊರ್ಕಿಸದ ವು ನಾಣ್ಗಿಡಿಸದವು ಮನಕ್ಕಲಂಪನೀವುವು ರತಮಂ ನಡೆಯಿಪು 
ವೆನಿಸುವ ಮಧುಗಳನೆಡೆಯುಡುಗದೆ ಕುಡುಗುಮುಚಿತ ಮದ್ಯಾಂಗಕುಜಂ. 
(60ಫ. 8-೩೨) ; ಮದ್ಮಾಂಗಮೆಂಬುದು ಮದವಿಕುರಮನಾಗಿಸದೆ ನಾನಾ 
ವಿಧೆ ಪಾನವಿರೇಷಂಗಳನಿತ್ತು. ದಂಪತಿಗೆ ರಾಗಮಂ ಪುಟ್ಟಿಸುವುದು 
(ಪಂಪು. *)- 0.3 

ಮದ್ಯಾರ್ಕ (ನಾ). - ಮದ್ಯಸಾರ ೨: ಅಡು ಎಣ್ಣೆಯೊಳಗೂ 
ಮದ್ಯುರ್ಕದೊಳಗೂ ಬಲುಬೇಗ ಕರಗುವುದು (ಮೂಂವು. 7-೬೨) 

[ಮದ್ಯ 4 ಆರ್ಕ (ಆ ಅರಕು] 

ಮದ್ರ (ನಾ). ೧. ಸುಖ; ಸಂತೋಷ. ೨. ಒಂದು ದೇಶದ ಹೆಸರು : 
ಮು[ಹಾಕಾ- ಮಾ]ದ್ರವಸುಂಧರೇಂದ್ರರೌದ್ರವಿದ್ರಾವಣ ಪರಾಕು (ದಂತ: 

[ಸಂ.) 


8೧೧ ತೈ. 


15 


ಆಹ್ಲಾದಕರವಾದ. (ನಾ). ೩. ಜೇನುತುಪ್ಪ : “`ಸಾರಥಂ: ಮಾಕ್ಷಿಕಂ. 
ತುಪ್ಪಂ" (ಹಣಯು. 0೦೨-೪೬೭); 
ರುಚಿಯೊಳು ಮಧುರವು ಮಧುವಹುದದಕಿಂತ ಮಧುರವು ತಾನಹುದಮ್ಮತ 
(ಇಂತಾಶು ೨೨೨-19) ೪, ಹೂವಿನ ರಸ : ಮಕರಂದ : “ಮಕರಂದ. 
ನ (ಕಂಡು. 60-49. "ಮಧುಕರ" 
ಪರಾ. ೫. ಅಮಲೇರಿಸುವ ಪಾನೀಯ; ಕಳ್ಳು : ಮದ್ಯ: ಮಧು 
ಸೀತುಂ ಕಟು ಸೀದು ಪೋ ಪುಳಿತ ಕಳ್ಗೆಲ್ತು (ಶಂಪರಾ- ಕಂಸವಧು 
ಕುಡಿವೊಂದು ತಾಳೆಭೂಜಾಳಿಯ ತೀವ್ರ ಘೋರರವ 
ವಲ್ಲಿಗೆ ಪೋಗಲಿ ಬಾರದು (ಗೂ ೪), ಓ. ನೀರು, ೭. ಸಕ್ಕರೆ. 
ಎ೮. ಸವಿ; ಮಾಧುರ್ಯ. ೯. ಹಾಲು ಹಾಲಿನಿಂದ 
ಉತ್ಪನ್ನವಾಗುವ ಪದಾರ್ಥ. ೧೦. ಜೇನುಹುಟ್ಟು. ೧೧. ಜೇನು 
ಮೇಣ, ೧೨. ಚೈತ್ರಮಾಸ : " ಚೈತ್ರಮಾಸಮಂ ಮಧುದೆಂಬುದು * 


(ಹಂಯ. ೦೯-೦೦). ೧೩ ವಸಂತ ಯತು : ನೋಟ್ಟಂ ಬೆಲೆಗೊಟ್ಟು 
ತಾರೆ ಮಧುವಂ ಮಲಯಾನಿಲನಂ ಮನೋಜನಂ ಕೌಮುದಿಯಂ 
(ಅರ್ಥನೇ. ೦-೪೩); ಅರಸುಮಗಂ ನಡೆದಂ ಮದನಂ ಮಧುಗೂಡಿ 


ನಡೆವ ತೆಜದಿ (೩ರುಕಾ- 9-0)- ೧೪, ವಿಷ್ಣುವಿನಿಂದ ಹತನಾದ ಒಬ್ಬ 
ದೈತ್ಯ ; £ ಇವನು ವಿಷ್ಣುವಿನ ಕರ್ಣಮಲದಿಂದ ಹುಟ್ಟಿದವನೆಂದು 
ಹೇಳುತ್ತಾರೆ : ಮಧುಕೈಟಭಪ್ರಳಯಸಮವರ್ತಿ ಜಯ (8ರ. ೩-೦೧೬ 
ಕಳ); ಈತನಾ ಮಧುಕೈಟಭನ ಮಂಜ್‌ದಾತ (ಕುವ್ಮಾಣ. ೯-೩೪). ೧೫. 
ಅಶೋಕವೃಕ್ಷ. ೧೬. ಜೀವನಿಯೆಂಬ ಸಸ್ಯ. ೧೭. ತುಂಬಿ; 
ಭ್ರಮರ. ೧೮. ಹೆಜ್ಜೇನು; ಮಧು ತಾಕಿ ಬಿದ್ದಪರಿಗೆ;- ಕಿಣುನೆಲ್ಲಿಯ 
ಸಮೂಲವಂ ತಂದು ಎಳನೀರಲ್ಲಿ ಅರೆದು ಎಳನೀರಲ್ಲಿ ಕದಡಿ ಕೊಳ್ಳಲು 
ಉರಿತ ನಿಲ್ಲುವದೆ: (ಅಕೈಪಿ- ೩೪), ೧೯. ತವರ: "ತವರ ಪರಾಗ 
ಭ್ರಮರಂ ತವೆ ದೈತ್ಯರ" ಕ್ಷುದ್ರ ಚೈತ್ರಮಾಸಂ ಸುರೆ ಜೀನ್‌ ಪವಣಿಸಲಮೃತಂ 
ತೀವಿದ ನವಸಂಖ್ಯೆಯ ಪೆಸರುವೊಪ್ಪೆ ಮಧುಶಬ್ದಂಗಳ್‌” (ಸಾಣಕು. 13) ; 
ದನುಜಾಮೃತವಂಜ ಪರಾಗ ಭೃಂಗ ಕ್ಷುದ್ರಾಸವ ಚೈತ್ರಮಾಸ ಮಧು 
ವೆಂಬಿವಕಂ” (ಣರ, ೦೪)- [ಸಂ.] 

ಮಧುಕ (ಗು): ೧. ಸವಿಯಾದ : ಮಧುರವಾದ. ೨. ಇಂಪಾದ ; 
ಕರ್ಣಮಧುರವಾದ. ೩. ಜೇನುತುಪ್ಪದ ಬಣ್ಣವುಳ್ಳಿ. (ನಾ). ೪. 
ಇಪ್ಪೆಮರ: “ಇಪ್ಪೆ ಮಧುಕಂ” (ತುಂಗ9- 93-೬6); ಎಲವಂ ಸಂಪಗೆ . . 
ಮತ್ತಿ ಮಧುಕಂಮಗ್ಗಾರಿ .. ಒಪ್ಪುಗುಮಾ ವನಾಂತದೊಳ್ಳ (ರಾಜಿಕೇ, 
೫-8೬); ಪಲಾಶ ಪಿಪ್ಟಲ ಮಧುಕ ಹೊನ್ನ ಕದಂಬ ಗುಗ್ಗುಳ ನಾಗ ಪುನ್ನಾಗ 
(ಉತ್ತರ- ೦೦-೪). ೫. ಅಶೋಕವೃಕ್ಷ. ೬. ಒಂದು ಬಗೆಯ ಪಕ್ಷಿ. 
೭. ಒಂದು ಬಗೆಯ ಸಸ್ಯ ; ಜ್ಯೇಷ್ಠಮಧು ; ಯಷ್ಟಿಮಧುಕ ; 
ಅತಿಮಧುರ; “ಆ ಮಧುಕಮೆನೆ ಯಜ್ಟಿಮಧುಕಮೆನಿಸಿಕ್ಕು” 
(ಈುಂಗಣ- 90-48) ; ಮಧುಕಂ ಮಧೂಕಪುಷ್ಪಂ ಮಧುಶರ್ಕರೆ ಕೋಷ್ಠ 
ಮೆಂಬವಂ ಮೊದಲೊಳ್‌ ಪೂಲ್‌ (ಕೂರ. ೬-೪0). ೮. ಶವರ. 

. ಹೊಗಳುಭಟ್ಟ ; ಸ್ತುತಿಪಾಠಕ. ೧೦. ಅಮೃತಬಳ್ಳಿ. [ಸಂ.] 

ಮಧುಕಮ್ಮೋಜ (ನಂ). ಒಬ್ಬಾತನ ಹೆಸರು : ಮಧುಕಮ್ಮೋಜರುಂ ಬೆಣ್ಣೆ 
ಗೇಸಿಯುಂ ಎಜ್‌ಯಮ್ಮನುಂ ಇನ್ತಿವಿಟ್ಲುಕೊಟ್ಟೋರ್‌ (ಕ. ೪1, 
ಶಕ್ಕರು. ೩-೦೦; ೫91). [ಮುಧುಕ 4 ಅಮ್ಮ 4 ಓಜ್ಯ (ಓವರ) 


ಮಧುಕರ ೬೯೦೭ ಮಧುಪಪ್ರಸಂಗಿ 


ಮಧುಕರ (ನಾ). ೧. ದೊಡ್ಡಗಾತ್ರದ ಕಪ್ಪುಬಣ್ಣದ ದುಂಬಿ; 
ಭ್ರಮರ : '"ಷಟ್ಟದಂ ಮಧುಕರಂ ಮಧುಪಮಾ ಭ್ರಮರಮಕ್ಕುಂ" 
(ಹಂಗರ. 83-60); ವಲ್ಲಕೀಗೇಯದ ದನಿ ಮಾಣಲ್ಕೆ ಗೀತದವಸಾನ 
ದೊಳುನ್ಮದಮಧುಕರಸ್ವನಂ ಮಾಣ್ಣಿದ ಕುಮುದಿನಿಯಂತೆ ಕಾಂತೆ ಕಣ್ಣೆಸೆ 
ದಿರ್ದಳ್‌ (ಗರಾಸೂ. ೬೩) 5 ಮಂದೈಸಿ ನೆಗೆದ ಕೆಂಧೂಳಿಯಿಂದೆ 
ಮುಂದುಗೆಟ್ಟು ಮೊರೆದ ಮಧುಕರಂಗಳುಂ (ಶೃತೃಶಿ. 3೩೯ವು: ೨. 
ಕಾಮುಕ ; ವಿಟ ; ಸ್ತ್ರೀಲಂಪಟ. [೫ಂ. 

ಮಧುಕರವೃತ್ತಿ (ನಾ). ತುಂಬಿಯು ನಾನಾವಿಧವಾದ .ಹೊಗಳಿಂದ 
ಮಧುವನ್ನು ಸಂಗ್ರಹಿಸಿ ತರುವಂತೆ, ಬೇರೆ ಬೇರೆ ಮನೆಗಳಿಂದ 
ಭಿಕ್ಷಾನ್ನವನ್ನು ತರುವ ವೃತ್ತಿ,-ಉದ್ಯೋಗ : ಮಧುಕರದೃತ್ತಿ 
ನನ್ನದು ಅದು ಬಲು ಚೆನ್ನದು (ಶುರಂರ- ೨-೪ ತಲ್ಲು). [ಸಂ.] 

ಮಧುಕರಿ (ನಾ). ೧. ಹೆಣ್ಣುದುಂಬಿ ; ಭ್ರಮರಿ: ಮಧುಕರಿ 
ನವಾಮ್ರದೊಳ್‌ ಪಾಯ್ಗುಮೆಲವದೊಳ್‌ ಪಾಯ್ದಪುದೇ (ಕತಿ. 8-03೬): 
ಹಂಸರುತಿ ಮಧುರಮಧುಕರೀರುಂಕಾರಂ . . . ಇತ್ತುವು 
ಸುಖಪ್ರಬೋಧಮನಾಗಳ್‌ (ಕುಣತ. 9-36). ೨. ನಾನಾಬಗೆಯ 
ಹೂಗಳಿಂದ ದುಂಬಿ ರಸವನ್ನು ಸಂಗ್ರಹಿಸುವಂತೆ, ಬೇರೆಬೇರೆ 
ಮನೆಗಳಿಂದ ಭಿಕ್ಷಾನ್ನವನ್ನು ತರುವುದು; ಭಿಕ್ಷೆ: ವಿದ್ಯಾರ್ಥಿಗಳು 
ಮಧುಕರಿಯಿಂದ ತರುವ ಆನ್ನ ಒಪ್ಪತ್ತಿನ ಊಟಕ್ಕೂ ಸಾಲದು (ಮುಂತು.೬); 
ನೀನು ಮಧುರಿ ಬೇಡುವಿಯಾ ? (ಕ60- 30). ೩. ಒಂದು ಬಗೆಯ 
ಚರ್ಮರೋಗ; ಕುಷ್ಟರೋಗ : ಪಾಳಿನಿಗೆ ಮುದಿವಯಸ್ಸಿನಲ್ಲಿ 
ಮಧುಕರಿ ಬೇನೆ ಬಂದಿತು. ನಾನು ಅವನನ್ನು ಕಾಣುವಾಗ ಅತನ 
ಬೆರಳೊಂದೂ ಉಳಿದಿರಲಿಲ್ಲ (ಶುಕ. ಆ). ೪ಉ. [ಸಂಗೀತ] ಒಂದು 


ರಾಗದ ಹೆಸರು: ಕೌಶಿಕೆ ವೇಳಾವಳಿ . . , ಮಧುಕ [ತಂ ಕಾ)ರಿ 
« ೬೬ ಸಯಸೋಧರೆಯೆಂಬ ಮೂವತ್ತುನಾಲ್ಕು ಭಾಷಾಂಗದಿಂದಾದ 
ರಾಗಂಗಳು (ಏಕೇಕ. ೦66), [ಸಂ. ಮಧುಕರೀ] 


ಮಧುಕೋಶ (ನಾ). ೧. ಜೇನುಗೂಡು. ೨. ಮದ್ಯಪಾನಮಾಡುವ 
ಪಾತ್ರೆ: ಮದ್ಯಪಾತ್ರೆ- ೧. ೨ : ಪಾನಪ್ರದೇಶದಂತೆ ಪರಿಗತಮಧುಕೋಶ 
ಶತಮುಂ (ಉರಂಭಾ- €೨0)- [Xo.] 
ಮಧುಕ್ರಮ (ನಾ). ೧. ಮಿತಿಮಾರಿ ಕುಡಿಯುವುದು: “ಮಧುವಾರಃ, 
ಮಧುಕ್ರದು:-. ೨ ಹಲವು ತಡವೆ ಮದ್ಯಪಾನ ಮಾಡುವ ಕ್ರಮದ 
ಪೆಸರುಗಳು” (ಸಲಾಂ: ೩೦). ೨. ಜೇನುಹುಟ್ಟು- [0] 
ಮಧುಗುಡಿಗ (ನಾ). ಮದ್ಯಪಾನಮಾಡುವವನು : ಇಡನಸುರ ಮಧೆ 
ಗುಡಿಗ ಯವ್ವನಿಗ ಮದನಗ್ರಹದ್ಯಾಧಿಗಂ ಮಂತ್ರೌಡಧಿಲ್ಲಮೆಂಬುದು 
ಸಹಜಮಾಯ್ತ್ರೂ (೭ವರೋ. ೯-೦೭) (ಮಧು -; ಕುಡ್ಕಿ * ಇ ಗೃ) 
ಮಧುಗುಡುಹಿ (ನೌ). (ಹೂವಿನ) ದುಕರಂದವನ್ನು ಹೀರು 
ವಂಥದು: ತುಂಬಿ: ಪರಪುಟ್ಟಗಳು ಬಂಡುಗಲಸಾತಿಹ ಮಧುಗುಡುಹಿ 
ಹನಿಮೆಗಳೆ ಶಿವನಣುಗನೊರಸಿದಾ ಕೆರಹೀನವೆರೆಯ ಮೆಳೆದಿಕ್ಕೆವಿಂಡುಗಳ 
ನೆಲೆಗಟ್ಟು (ಗುಠತ- ೨-60). [ಮಧು * ಕುಡುಹಿ (< ಕುಡಿಹಿ)] 
ಮಧುಗೋಪ್ಕಿ (ನಾ). ಮದ್ಯಪಾನಮಾಡುವವರ ಕೂಟ: ಸಂಗ್ರಹ 
ಮಧುಗೋಷ್ಮಿಯು ಪರವಿ ಕಾಯ ಗಜೋತ್ಕರಮಂಂ ಘಟಾಂಕಿತಂ 
(ಊರೆ. ೦೦೦) - [ಸಂ, ಮಧುಗೋಷ್ಠೀ] 
ಮಧುಗ್ರಂಧಿ (ನಾ). “ಮಕರಂದ ಸ್ರವಿಸುವ ಅಂಗ: ಮಧುಗ್ರಂಧಿ; 
ಮಕರಂದಗ್ರಂಥಿ” (ಸಂಂ೬೩y- ಇಂಕಾ). [ಸಂ, ಮಧುಗ್ರಂಧಿನ್‌] 
ಮಧುಘೃತ (ನಾ). ಜೇನುತುಪ್ಪ : ಮಧುಘೃತವ ಇಕ್ಕಿ ನೆಕ್ಕಲು ಖಿಡ್ಡ 
ಧಾರೆಗೆ ಸಿಕ್ಕಿ ನಾಲಗೆ ಸೀಳುವಂದವಲುಕ್ಕಿ ವಿಷಯಸುಖಕ್ಕೆಳಸಿ ಕಡುದುಃಖ 
ಬಡುತಿಹರು (6ನ್ಮುತ. 3-೩೨): [ಂ.] 


ಮಧುಚಂದ್ರ (ನಾ). ವಿವಾಹವಾದ ತರುಣಡಲ್ಲಿ ನವದಂಪತಿಗಳು 
ಕೈಗೊಳ್ಳುವ ವಿಹಾರ ; ನೂತನದಂಪತಿಗಳು ಹಳ್ಳಿಯಲ್ಲಿ ತಮ್ಮ ಮಧು 

ಜ ಂದ್ರವನ್ನು ಸಂತೋಷವಾಗಿ ಕಳೆದರು (9೭3. ೦೮೭): 
[p ಇದು ಇಂಗ್ಲೀಷಿನ “076೩0೫ ಎಂಬುದರ ಅನುವಾದರೂಪ] 


$ |ಮಧುತೆಂಗು (ನಾ). ಒಂದು ಬಗೆಯ ತೆಂಗು : '*ಮಧುನಾಳಿಕೇರಃ 


48 


ಮಧುನಾಶ (ನಾ). ಒಂದು ಬಗೆಯ ೩ 


ಮಧುಪ (ನಾ)- 


ಮಧುತೆಂಗು” (೬೩0. ೦33). "ಮಧುಫಲ' ಪರಾ. [ಮಧು- ತೆಂಗು,] 


ಮಧುದೂತಿ (ನಾ). ಒಂದು ಬಗೆಯ ಗಿಡ ಮತ್ತು ಆದರ ಹೂವು; 


ಅದಿರ್ಗಂತಿ; ಅದಿರ್ಮುತ್ತಿ; ಮಾಧವಿ: ಮುದದಿಂದಂ ಮಧುದೂತಿಯಂ. 
ಮೊಗಮುಲರ್ಚುತ್ತುಂ , . , ವಸೆಂತರಾಜನೊಸೆದೇಳ್ತೆಂದು (೧. ೬-೧); 
ಮೊಡದೆಗಳಂತೆ ಮೂಡೆ ಪೊಸಮೊಗ್ಗೆಗಳಾ ಮಧುದೂತಿಯಲ್ಲಿ... 
ಜವ್ವನಮನಾಂತವೊಲಾ ವನಲಕ್ಷ್ಮಿ ತೋಜದಳ್‌ (0೨5. ೯-16)- 

[ಸಂ, ಮಧುದೂರ್ತೀ] 


ಮಧುದ್ರವ (ನಾ). ೧. ಕೆಂಪುಹೂಗಳನ್ನು ಬಿಡುವ ಒಂದು ಬಗೆಯ 


ಮರ: ೨. ಕಳ್ಳು; ಮದ್ಯ : ವಿಧುಮುಖ ಮೆಲ್ಲಮೆಲ್ಲನೆ ಮಧುದ್ರವಮಂ 
ಸವಿದೀಂಟುವಲ್ಲಿ ತನ್ನಧರದ ರಾಗದೊಳ್‌ ಪೊರೆದುದಂ ಮಧುವಂ ಬೆಜಗಾಗಿ 
ನೋಡುತುಂ ಮಧುರಸಮಲ್ಲು ಕುಂಕುಮರಸಂ ದಿಟಮೆಂದು ಬಟಃಕ್ಕೆ ಶಂಕೆ 
ತನ್ಮಧುರಸುಗಂಧದಿಂ ತೊಲಗೆ ಸೇವಿಸಿದಳ್‌ ಮಧುವಂ ನಿಶೇಚೈಯಿಂ 
(as ೧೬-೦೦೬). [ಸಂ.7 


ಮಧುದ್ರುಮ (ನಾ). ೧. ಹಿಪ್ಪೆಮರ: ಮಧೂಕವೃಕ್ತ : *ಮಧೊಕಃ, 


ಗುಡಪುಷ್ಪಃ: ಮಧುದ್ರುಮಃ, ವಾನಪ್ರಸ್ಥ :. ಮಧುಷ್ಮಿವಃ - ೫ 
ಯಿಪ್ಪೇಗಿಡ, ಹಪ್ಪೇಮರ'" (ಸಿಕ್ಕಾತಿ- ೦೦೪). ೨, ಮಾವಿನ ಮರ. [7] 
*`ಸಣ್ಣಗರಸೆಹಂಬು, 
ಮಧುನಾಶ, ಒನಿಯ ಕಾಗೆದೊಂಡೆ” (ಕ್ಕೂ. ೬); ಸಣ್ಣಗೆರಶೆಹಂಬು. 
ಮಧುನಾಶ (ಮೈ. 9೧-6೦೬) - [ಸಂ.] 


ಮಧುನಾಳ (ನಾ). ಒಂದು ಬಗೆಯ ಭೆ 4? ಎಡ್ಡವಹ ಹೊಂದಟ್ಟೆ 


ಗಳೊಳಿನಿದಿಡ್ದಲಿಗೆ ಮಧುನಾಳ ಮಂಡಗೆ ವೇಣಿ `ನಲ್ಲೈದ ಲಡ್ಡುಗೆಯ 
ಬಿಚ್ಚೊರಿಗೆಗಳಂ ಬಡ್ಡಣಿಸಿದರಂಗನೆಯರು (ಪರೇಶ. 0೬-೨೪)- [? ) 
. ತುಂಬಿ; ಭ್ರಮರ : `“ಮಧುಕರಃ, ಮಧುಪಃ, 
ಮಧುಪ್ರತಃ . - , ದ್ವಿರೇಘ--ಈ ೧೩ (ಕರಾಯ. 14-000); 
ಮೃಗಯಾವ್ಯಾಜದಿನೊರ್ಮೆ ಶಂತನು ತೊಬಿಲ್ರರ್ಪಂ ಪಳಂಚಲೈ ತನ್ಮೃಗ 
ಶಂಬಾಕ್ಷಿಯ ಕಂಪು ತಟ್ಟಿ ಮಧುಪಂಬೋಲ್‌ ಸೋಲ್ತು (ಶುಶರಾ- 0-೩೦); 
ಕೆದಲ್‌ದ ಪೂಡಲಿಗೆಜಗಿತು ಸುತ್ತುಂ ಮದ ಮಧುಪಾವಳಿಗಾವರಿಸುತ್ತುಂ 
(ಅಂತ್ರಳ: 1-83 ರಗಳ), ೨. ಮದ್ಯಪಾನಮಾಡುವವನು ; ಹೆಂಡ 
ಕುಡಿಯುವವನು : ಆ ಮಧುಪರೆಲ್ಲರು ಹೀಗೆ ಆ ಪಾನೋತ್ಸವದಲ್ಲಿ 
ರುಗಿರು: ಔರಂಗಜೇಬಸುಲ್ತಾನನು .  ಮುರಾದನ 
ತಂಬುವಿನೆ ಕಡೆಗೆ ಬಂದನು (86. ೦೯೫). ೧. ೨: ಎನ್ನ ದಾನಮಿದಾ 
ಗಳುಂ ಮಧುಪಾಶ್ರಯಂ ಧರೆಗವ್ಯವಚ್ಛಿನ್ನದಾನಮಿದಾಗಳುಂ ವಿಬುಧಾ 
ಶ್ರಯಂ ಗೆಲೆದಂದನೆನ್ನನ್ನಿಜೋನ್ನತಿಯಿಂದಯಾ ಪತಿಯೆಂದು ಮೆಚ್ಚಿ 
ವಿನಾಯಕಂ ಕಾನ್ನಿಮಿರ್ಚುಗೆ ಕಬ್ಬಮಂ ನೆಯದಿಂ (ಹಕಣ- ೦-೬); 
ಚಿತ್ತೆಜನ್ಮೆ ನೋಡ ನಿಜಾಪ್ರೆದರ್ಗದಳವಂ ಮಲಯಾನಿಲನಸ್ಮಿರಂ ರಣಕ್ರೀಡೆಗೆ 
ನಿಲ್ವನೇ ಪರಭೈತಂ ನಿನಗಪ್ಪನೆ ಯುದ್ಧದೊಳ್ಳಿಗುತ್ತೋಡದೆ. ಮಾಣ್ಬನೇ 
ಮೃಗಧರಂ ಮಧುಪಂ ಕದನಕ್ಕೆ ಯೋಗ್ಯನೇ (ಕಂಣನ. ೦-೨೩). [ಸಂ.] 
ಮಧುಪಪ್ರಸಂಗಿ (ನಾ)... ೧. ತುಂಬಿಗಳಲ್ಲಿ ಅನುರಕ್ತವಾದುದು. 
೨. ಮದ್ಯಪಾನ ಮಾಡುವವರ ಜೊತೆಗೆ ಸ್ನೇಹವುಳ್ಳುದು. ೧.೨: 
ಜಡಾವಸಥು ಚಿಃ ಮಧುಪಪ್ರಸಂಗಿ ಖರದಂಡಂ ಮತ್ತೆನುತ್ತಬ್ಬಮಂ 
ನಟತ್ಯುತ್ತಮಮಿಂತುಂಟೆಂದು ಪಿರಿದುಂ ಸಂತೋಪದಿಂ ವಾಣಿ ಬಂದು 


ಮಧುಪರ್ಕ 


ಜಿಹ್ವಾಗ್ರದೊಳ್‌/. ರುದ್ರನಾ(8ಗ2- ೦-ಟ. 

[ ಸಂ. ಮಧುಪಪ್ರಸಂಗಿನ್‌ ] 

ಮಧುಪರ್ಕ (ನಾ). ಮೊಸರು, ತುಪ್ಪ, ನೀರು, ಜೇನುತುಪ್ಪ. 
ಸಕ್ಕರೆ - ಈ ಐದರ ಮಿಶ್ರಣ; p ದೇವತಾರ್ಚನೆಯಲ್ಲಿ ಹೇಳಿರುವ 
ಪೋಡಶೋಪಚಾರಗಳಲ್ಲಿ ಮಧುಪರ್ಕದ ಅರ್ಪಣೆಯೂ ಒಂದು. 
ಪೂಜ್ಯರಾದ ಅತಿಥಿಗಳಿಗೆ ಹಾಗೂ ವಿವಾಹಕಾಲದಲ್ಲಿ ವಧುವಿನ. 
ತಂದೆಯ ಮನೆಗೆ ಬರುವ ವರನಿಗೆ ಸತ್ಕಾರಪೂರ್ವಕವಾಗಿ ಇದನ್ನು 
ಅರ್ಪಿಸುವುದು ಸಂಪ್ರದಾಯ : ನದೀತನೂಜಂ ಭಾರದ್ವಾಜಂಗೆ. . , 
ಅರ್ಥ್ಯಮೆತ್ತಿ ಮಧುಪರ್ಕ ವೇತ್ರಾಸನ ದಾನಾದಿಗಳಿಂ 
ಸಂತಸಂಬಡಿಸಿ (ಕಂಶಧಾ: ೨-೩೨ 2); ಅರ್ಥ್ಯಪಾದ್ಯೋತ್ಕರವ ಮಧುಪರ್ಶಾ 
ಸನಾದಿಯನರಸ ಮಾಡಿದೆನು (ಕುಪ್ಮಾಲ. ೦೮-೨೩). [7ಂ.] 


ಸಮಂತಿರ್ಕೆ. . . 


ತಾಂಬೂಲ 


ಮಧುಪರ್ಣಿ (ನಾ). ೧. ಅಮೃತಬಳ್ಳಿ : ಅಮ್ಮುತಬಳ್ಳಿ, ಮಧುಪರ್ಣಿ! 


(8೧. ೬೫-03೩). ೨. ನೀಲಿ ಗಿಡ... ೩. ಶಿವನೆ ಮರ. 

[ ಸಂ. ಮಧುಪರ್ಣೀ ) 

ಮಧುಪರ್ಣಿಕೆ (ನಾ). ೧. ಒಂದು ಬಗೆಯ ಮರ; ಶಿವನೆಮರ : 
ಗಂಭಾರೀ, ಸರ್ವತೋಭದ್ರಾ» ಕಾಶ್ಮರೀ, ಮಧುಪರ್ಣಿಕು. ಶ್ರೀಪರ್ಣೀ, 
ಭದ್ರಪರ್ಣೀ, ಕಾಶ್ಮರ್ಯ;-೭ ಶೀದನೆಯ ಮರದ ಹೆಸರು. ಕೆಲವರಿದಕ್ಕೆ 
ಕುಂಬಳೆಗಿಡವೆಂದು ಅರ್ಥಹೇಳುವರು” (ನಾಂ: ೦೨೦). ೨. ನೀಲಿಗಿಡ. 
೩. ಅಮೃತಬಳ್ಳಿ - [ ಸಂ. ಮಧುಪರ್ಣಿಕಾ ] 

ಮಧುಪಾತ್ರ (ನಾ). ಮದ್ಯಪಾನ ಮಾಡುವ ೭ ತ್ವಿಲು; ಮದ್ಯಪಾತ್ರೆ : 
“ಮಧುಪಾತ್ರಂ ಚೆಪಕಂ” (ಪಸ್ನುಕೋ- ೪0-3೬): [| 

ಮಧುಪಾತ್ರೆ (ನಾ). ಎ ಮಧುಪುತ್ರ : ಮಧುಪಾರಿಕೆಬೊರ್ವಳ್‌ ನವ 
ಮಧುಪಾತ್ರೆಯನೊಲ್ಹು ಬಾಯ್ಗೆ ತರಲ್‌ (ಉರ ಹಿ. ೬-೭೬) ; ಮರಕತದ 
ಮಧುಪಾತ್ರೆ ನೀಲದ ಕರಗ ವೈಷೂರಿಯದ ಪಡಿಗದ ಚರರು 
ತಂದೊಟ್ಟಿದರು(ಕುಷ್ಮಾಗ. ೪-೦8). [ ಸಂ. ಮಧುಪಾತ್ರ] 

ಮಧುಪಾನ (ನಾ). ಇಮದ್ಮಪಾನ ; ಗಾಳಿಗೆ ಮಾತನುಡುದರ, 
ಹಕ್ಕಿಗೆ ಜೋಹರೆಂಬರ್‌ . , . ಉಟ್ಟುದಂ ಕಳೆದು; 
ಮುಂದೆ ಕಾಟಕ್ಕೋಲಕಿಗಳುಗಿ ಕೂಗುವರದೇಂ ಮ: 
ಸಾಲದೇ (ಸಿಸು. ೧೩-೩೦); ಬಿಡದೆ ಮಧು: 
ಸೊಗಯಿಸಿದರು (ಕೈಮಿರಾ. ೩೦-೦೭) - 


[ಸಂ.) 
ಮಧುಪಾನಗೋಷ್ಠಿ (ನಾ). ಮದ್ಯವನ್ನು ಕುಡಿಯುವವರ ಕೂಟ. 


ಗುಂಪು; ಇರೆ ಪದ್ಮರಾಗಚಷಕಂ ನಿಜಹಸ್ತತಳಾಗ್ರದೊಳ್‌ ಮನೋಹರಿ 
ಎ೬ * * ನವೋದಿತಚುದ್ರಬಿಂಬದುಂ ಧರಿಯಿಸಿವಿಂದ್ರದಿಗ್ವನಿತೆಯಂತೆಸೆದಳ 
ಮಧುಪಾನಗೋಷ್ಠಿಯೊಳ್‌ (812. 0೬-೦೦೩) ; ಕಾಮಿನಿ ನಯದಿು ಕರಂ 
ನಲಿದು ನರ್ತಿಸಿದಳೆ್‌ ಮಧುಪಾನಗೋಷ್ಠಿಯೊಳ್‌ (ಕಂಣರೆ. ೦-೪೫). 
[ಸಂ. 'ಪಾನಗೋಷ್ಠೀ | 
ಮಧುಪಾಯಿ (ನಾ). ೧. ತುಂಬಿ. ೨. 
[ಸಂ. ಮಧುಪಾಯಿನ್‌] 
ಮಧುಪಿಂಗಳ (ನಾ)- ಜೇನುತುಪ್ಪದಂತ। 


ನೀರದಾಕೃತಿಯ ಮೆರ್ಯ ಮಧು, 


ಮಧುವಿಂಗ! 


ಮಧು: 


ಹೊಂಗೆಂಪು ಬಣ್ಣ : ಶಾರದ 


ಗಚೇಂದ್ರದಾ (ಕಠ್ರ ಪು. ೦೨-೬೮). 
ಮಧುಪಿಚ (ನಾ). ಬೇವಿನ ಮರ 


[ಸಂ ಮಧುಷಿಂಗಲ] 
ಮತ್ತು ಅವರ ಹಣ್ಣು 


ಶ್ರ ಮಧುಪಿಚವ 


: ಮಧುಪಿಚವ 


ಮಧುರಕ್ಕೆ ಸಮಗಟ್ಟು ್ರಿವರೆಯೆನ್ನ ಹೃದಯದಜ್ಞಾ: ನಹಂಕಾರವಂ ತವಿಸುತಂ 
ಪೃದುವಾಕ್ಯ ಸುಗುಣಿ ನಿರಪಂಕಾರಿಯೆನಿಸು (ಶ್ರ ಬುಪು- ೭-೨೫೨)- [7] 


ಮಧುಪುಪ್ಪ (ನಾ). ೧. ಒಂದು ಬಗೆಯ ಮರೆ ಮತ್ತು ಅದರ 


| 
116 


6 


40 


pS 


ಹೂವು ; ಬಕುಳ ; ಬಕುಳದ ಹೂವಿಗೂ ಮಂಬಗೂ ಗಾಢವಾದ ನಂಟು. 


ಇದರಿಂದಲೇ ಈ ಹೂವಿಗೆ ಮಧುಪುಪ್ಪವೆಂಬ ಆನ್ವ, ದಂ(2ಸುರೊ ೪00). 
೨. ಅಶೋಕವೃಕ್ಷ. ೩. ಶಿರೀಷವೃಕ್ಷ; ಬಾಗೆ. ೪, ಹಿಪ್ಪೆಮರ. [ಸಂ.] 


ಮಧುಪೂರ (ನು). ಈಜಚಲಮರ ; “ಮಧುಪೂರದೆನಲೀಚೆಲು” (ಮಂಗಣ. 
೩೩-೦೩೫). [ಂ.) 

ಮಧುಪ್ರಸಂಗ (ನಾ)- ವಸಂತಯತುವಿನ ಸಮಯ : ಅ ಪ್ರಸ್ತಾಪ 

ದೊಳ್‌ ಆ ಮಧುಪ್ರಸಂಗರಾಗರಸತಂಂಗಿತೆಯಾದ. ದನಲಕ್ಷ್ಮೀದಿಲಾಸಮಂ 

'ಲಕನವಧಿಪಾಲಕಂಗಳ್‌ಪಲೆಂದು (ನಂಕ್ಯ. ೩-೪6). [ಸಂ,] 

ಮಧುಪ್ರಿಯ (ಗು). ೧. ಜೇನುತುಪ್ಪವನ್ನು ಮೆಚ್ಚುವ. (ನಾ)- 

- ಚೈತ್ರಮಾಸ. ೪. ಆಕರ್ಷಕವಾದ 

ಪಸಂತನ ಮಿತ್ರ; ಮನ್ಮಥ. ೬. ವಿಟ. 


ಈಶ್ವರ. ೮. ಬಲರಾಮ: 
ಚೈತ್ರಮಾಸ ಪ್ರದ್ಯುಮ್ನನು ತಾ ಚಟು: 


ಪ್ರಿಯಾಷ್ವಯ 


ಮಂ ಧೂರ್ಜಿಟೆಯಾಅದಿ 
ಗಿದೇಳೆ ಪೆಸರುಂ ಪಟುತರ 


ಲಾಕ್ತಿ 


ನಾಮ 


» ೩9). 
'ಮಧುಪ್ರೇಮಿ (ನಾ). ಕಾಮ : ಮನ್ನ 


[ಸಂ.] 


'ಪೆಹಾ ಯುಧಂ 


್ರಯುಧಂ 


ಅನಿಮಿಷಧ್ವಜ 
ನನಂಗಂ ಮಧುಪ್ರೇಮಿ ಹೃಜ್ಮನನಂ ಎನೆ ಮದನನಕ್ಕು” 


ಎನೆ ಮದನನಕ್ಕು' 


(ಮುಂಗರಾ- 6-23), 
ಮಧುಪ್ಲುತ (ನಾ). ಜಿ 
ಈ ವಿಧದಿ ಮ 


ದು; ಮಧುಪರ್ಕ ; 
ಓಥ್ವೀಶಯೆಂದು ದ್ವಿಜಾದಳಿಗೆ 


೧. ಒಂದು ಬಗೆಯ ದ್ರಾಕ್ಷೆ. ೨. ಒಂದು ಬಗೆಯ 

ತೆಂಗು: “ಮಧುಥಲಃ _ ಮಧುತೆಂಗು, ಹಣ್ಣಿನ 
[5s] 

ಮಧು: 


(೬49. 020). 


ವೆಂಬ 


ರಾಕ್ಷಸನನ್ನು ಸಿಃಳಿದವನು: 
೬ ಸಂಗಮೆಶ್ವರ ರಕ್ಷಿಸೆನ್ನ 


ಮಧುಮಂಚ (ನಾ). 
ಮಂಚ ; ಎಳೆಹರೆಯ; 
ಮಧುಮಂಚಕ್ಕೆ ಅವಳ 


ಳ ನಿಷೇಕಕ್ಕಾಗಿ ಸಿದ್ಧಪಡಿಸಿದ 
ಪಾಣಿಗ್ರಹಣಮಾಡಿ ಆಗಳೆಯೆ 
ರೊ ಎಂಬಂತೆ ಮಹಾಉದಾರ 
[oN] 


)- ಚೆಲುವಾದ ಮಂಟಿಂ 


ಮುನಸ್ಕರಾಗಿದ್ದರೆ: (ಮರತು. ೪೦೯): 
ಮಧುಮಂಟಪ ಣ್ವಕಾಗದದ. ಮಧು 
ಮಂಟಪದ ಮಾಡಿ ವ: 2ಬೆಯೆ ದೇವರೆಂದು ಕೊಂಡಾಡಿ,ಅಣ್ಣನನು 
ಬದುಕಿಸಿಕೊಡೆಂದು ಎರ ಬೇಡಿ ,ಕಣ್ಣೀರ್‌ ಮಿಡಿದ ನೆನಹು ಮಾಷುದು 
ನಯನವಾ (ಒತು. ೨೩-೬). ಡಪ] 
ಜೇನುನೊಣ ; “ಸರಘಾ, ಮಧುಮಕ್ಷಿಕಾ-ಈ ೨ 
ನ (ತರಡು: 9೬-003)... [ಸಂ, ಮಧುವಃಕ್ಷಿಕಾ] 
ಮಧುಮತಿ (ನಾ). ೧. ಸವಿಯಾದುದು. ೨. ಪ್ರಿಯವಾದವಳು. 
೩. ಒಂದೂ ಬಗೆಯ ಬಳ್ಳಿ. ೪. [ಯೋಗ] ಸಂಪ್ರಜ್ಞಾತಸಮಾಧಿ 
ಸಿದ್ಧಿಗಳಲ್ಲಿ ಒಂದು: ಒಂದನೆಯ ಮಧೆಮತಿಯೇ ಯತಂಭಂಂ ಎಂದು 
೨- ಇಲ್ಲಿ ಅಭ್ಯಾಸ ವೈರಾಗ್ಯದಿಂದ ರಜಸ್ತಮಸ್ಸುಗಳು 
ಪ್ರಾಯಃ ಕ್ಷೀಣವಾಗಿ ಸುಖಪ್ರಕಾಶಮಯವಂದ ಚಿತ್ತದ ಭಾವನೆಯಿಂದ 
ವಿಶದಪ್ರಕಾಶ ಸ್ಮರೂಪಚಿತ್ತ ಸಿದ್ಧಿಯಾಗುವುದು (ಹೀಇ೫. 009)- 
[ಸಂ. ಮಧುದತೀ] 


[5ಸಂ. ಮಧುಮಂ। 


ನದಿಂದ ಅಮಲೇರಿದ ; ನಿಮಿರ್ದಕ್ಷಿ 
ನೆಗಬಿಕೆ ರಂಜಸಿದರ್‌ ಮಧುಮತ್ತಕಾಂತೆಯರ್‌ 


ಮಧುಮಥನ 


(೫೩, 0೬-೦೦೪). (ನಾ). ೨, ಮದ್ಯಪಾನಮಾಡಿ ಮತ್ತೇರಿದವನೆ: 
ರಘುನಂದನಂ ನರ್ತಿಸಲ್‌ ತೊಡಗಿದನು ಭಾವದ ಸಮಾಧಿಯಿಂ 
ಮತ್ತನಂತೆ (ಕ್ರೀರಾಶಾ ೩೭-೨೭)... [ಸಂ.) 

ಮಧುಮಥನ (ನಾ). ೧. ಮಧುವೆಂಬ ರಾಕ್ಷಸನನ್ನು ಸಂಹರಿಸಿದವನು; 
ಕೃಷ್ಣ: ಅಂತಾ ಬಾಲೆ . ., ಮಧುಮುಥನನ ಕಣ್ಣಂ ಬಂಚಿಸಿ . . - 
ವನಮನೆಯ್ದೆವಂದು (ಕುಠಳಾ- 3-೦೦ )- ೨. ವಿಷ್ಣು: ಕಪ್ಪುದ ವಿಂಧ್ಯವು 
ಬಿಳಿದೋಡದಿಂದೆಸೆವುದಿದು ಹಾಲ್ಗಡಲ ಕಡೆಹದೊಳೊಗೆದ ತುಂತುರಿನೊಳು 
ತೊಯ್ದ ಆ ಮಧುಮಥನನಂತೆ (ಗಾಢಾಸ- ೨-೦೭)- [ಸಂ.] 

ಮಧುಮರ್ದನ (ನಾ): ಗ. ಎ ಮಧುಮಥನ ೧ : ಖಳಾದಿರಾಗಿ ಮಧು 
ಮರ್ದನನ ಹಳಚಿದನು (1೫4. 00-೬೭)- ೨. [ಜೈನ]ವಾಸುದೇವ; 
ಕ ಕಷ್ಣ : ಬಲಭದ್ರಂ ಮಧುಮರ್ದನಂಗೆ ಬಟ್‌ಕಂ ಚಕ್ರೇಶಪಟ್ಟಂ 
ಜಗತ್ತಿಲಕ ತಾನೆನೆ ಕಟ್ಟೆ (ಕುತ. ೦೪-೩೦): [೫0.7 

ಮಧುಮಹೋತ್ಸವ (ನಾ). ವಸಂತಮಾಸದ ಉತ್ಸಾಹ, -ವಿಜೃಂಭಣೆ: 
ತೆಂಕಣಗಾಳಿ ಸೋಂಕಿದೊಡಂ , . . ಮಧುಮಹೋತ್ಸವಮಾದೊಡಂ. . . 
ನೆನೆವುದೆನ್ನ ಮನಂ ವನವಾಸಿದೇಶಮಂ (ಕೃಕಣ. *-೬೦)- [ಸಂ.) 


ಮಧುಮಾಧವಿ (ನಾ). ೧. ವಸಂತಕಾಲದಲ್ಲಿ ಅರಳಂವ ಹೂವು: ವಸಂತ|" 


'ದೊಳ್‌ ಮಧುಮಾಧವಿ ಮಠರಂದಿಯಾದುದು (ಇತರ: 3-60). ೨. ಒಂದು 
ಬಗೆಯ ಮಾದಕಪಾನೀಯ. ೩. [ಸಂಗೀತ] ಒಂದು ರಾಗದ 
ಹೆಸರು: ರಂಗ ಮಧುಮಾಧವಿ (ಸಂಗೋ- 0-೭) ; ಮಧುಮಾಧವಿ 
ಶಂಕರಾಭರಣ . . - ವರಾಳಿ ನಾಗವರಾಳಿ ನಾಗದಿವಿ ಕರ್ನಾಟಕಬಂಗಾಳ 
ಮೆಂಬಿಪ್ಪತ್ತೇ ರಾಗಾಂಗದಿಂದಾದ ರಂಗಂಗಳು (ನೇಕ: 06) 
[ಸಂ. ಮಧುಮಾಧವೀ] 
ಮಧುಮಾಸ (ನಾ). ವಸಂತಯತು : ನೀಂ ಬರೆ ಛವನಂಗಳೊಳ್‌ 
ನೆಗಟ್ಮುದೀ ಮಧುಮಾಸಂ (604, 00-000) $ ಜೀವಂ ಮಧುಮಾಸಕೆ 
ತೋಷಾವಹಮಿದು ಕೋಕಿಲಕ್ಕೆ (೫ಕುಂತ- ೭೯-೦೩೩); ಮತ್ತ ಮಧುಮಾಸ 
ವಿದು ಬನ್ನಿರೆಂದು ಸಾರುತ (ಕರು. 1-0): [ಸಂ.] 
ಮಧುಮಿತ್ರ (ನಾ). ೧. ವಸಂತನ ಗೆಳೆಯನಾದ ಮನ್ಮಥ; ಕಾಮ: 
“ ಕಾಮಂ [ಸಿರಿಗ: ] ರತಿಮನೋಹರಂ ಮಧುಮಿತ್ರಂ ” (ನತ್ತು: 
ಚ್ಹೈತ್ರಾಯಧಗೃಹಮೆನೆ ವಿಕಚವಿಚಕಿಳಂ 
ಮಧುಮಿತ್ರ ಮತ್ತಗಜ 


೪. ಬಲರಾಮ. 


ಸ್ಮರನೊಳಳಿಯೊಳು ವಸಂತ 


(orcs: 010-16). 


[7] 
ಮಧುಮಿತ್ರತೆ (ನಾ). ೧. ಜೇನಿನಂತೆ ಸವಿಯಾಗಿರುವಿಕೆ. ೨. ಕಾಮನೆ 


ಅಸ್ತಿತ್ವ. ೧. ೨: ಆತನುತ್ವಂ ಜಘನದೊಳುನ್ನತಕುಚೆದೊಳನಲ್ಪ 
ದರ್ಪಕತ್ವಂ ಮಧುಮಿತ್ರತೆ ವಚನದೊಳಿರೆ ಕಾಂತಾತತಿ ಪಡೆಯದೆ ಕಮಿನೀ 
ಸಮಾಖೈಯನಿಳೆಯೊಳ್‌ (ಉಾಜಕೇ- ೦೨-೩೯). [ಸಂ. ಮಧುಮಿತ್ರತಾ] 
ಮಧುಮೂತ್ರ (ನಾ). ಸಿಹಿಮೂತ್ರರೋಗ : ಸಕ್ಕರೆರೋಗ : ವ್ಯಕ್ತಿ 
«-- ಮೂತ್ರದಲ್ಲಿ ಸಕ್ಕರೆ ಹೋಗುವ ರೋಗ (ಮಧುಮೂತ್ರ) ... 


ಲಕ್ವ, ಅರ್ಧಾಂಗವಾತ, ಅದರ ಇತರ ರೂಪಗಳು - ಇವುಗಳಿಗೆ 
ತುತ್ತಾಗುತ್ತಾನೆ (ಕಂಕೋ. 1. ಇ0). [ಸಂ.) 
ಮಧುಮೇಹ (ನಾ). ಇ. ಮಧುಮೂತ್ರ : ಮಧ:ಮೇಹವುಳ್ಳ ಸವರು 


ಪಥ್ಯಮಾಡಬೇಕು (649). Ic.) 


೬೯೦೯ 


10 


ಮಧುರಕ 


ಮಧುಯಷ್ಟಿಕೆ (ನಾ). ೧- ಜ್ಯೇಷ್ಠಮಧು ; ಅತಿಮಧುರ : “ಮಧುಕಂ, 
ಕ್ಲೀತಕಂ, ಯಪ್ಪಿಮಧುಕಂ, ವ. ುಷ್ಟಿಕಾ ೪ ಅತಿಮಧುರದ 
ಹೆಸರುಗಳು” (ಓಣಿ. ೩): ೨. ಕಬ್ಬು. 1ಸಂ. ಮಧುಯಷ್ಟಿಕಾ) 

ಮಧುರ (ಗು). ೧. ಸವಿಯಾದ; ಸಿಹಿಯಾದ ; ರುಚಿಯಾದ : 
ಎಲ್ಲಿ ಷಡುರಸಮಯದ ಭೋಜನವೆಲ್ಲಿ ಮಧುರಫಲೌಫದುಬ್ಬರ . 
ಅಲ್ಲಿ ನಿನ್ನುರವಣೆಗಳೊಪ್ಪುವದು (ಕುಠ್ಮಾಶ್ರೋ- ೦೩-೬): ೨. ಸುಖಕರ 
ವಾದ ; ಹಿತವಾದ ; ಆಪ್ಯಾಯಮಾನವಾದ : 


ದಂದು ಮಧುರತಾಪದಲ್ಲಿ ದರವಾನನು . .. ನಿದ್ರೆಹೆ. 
(0806, ೫, ೩೬0). ೩. ಇಂಪಾದ: ಕರ್ಣಾನಂದಕರವಾದ : 
ಮಂಗಳಗುಯಿಕಾಮಧುರಗಾನದಿನೆಬ್ಚರನೆಯ್ತಿ . . - ಅಂಗನೆ ಬಂದಳಂಗಜನ 


ಮಂಗಳಲಕ್ಷ್ಮಿಯೆನಲ್‌ (ಪೃತ್ವಪು- ೩-03೦). (ನಾ). ೪. ಸವಿಯಾದುದು; 
ಸಿಜಿಯಾದುದು : ಸಣ್ಣಂ ನಡು ತಿಣ್ಣಂ ಮೊಲೆ ಬಣ್ಣಂ ಪಸುರ್ವೆಸಲ 
ಬಣ್ಣವಧರಂ ಮಧುರಂ ಬಣ್ಣಿಸಲ್ಮರಿದಬ್ಬ ಜಂಗಮಾಕೆಯ ರೂಪಂ 
(ಕಾತ್ಶಸಾ- ೨೮೦ ಶೂರ್ರಕ) ; ಬದುಕು ಸಾರ್ಥಕ ಮಧುರಮಾಯ್ತು ಶಿಶು 
ಸನ್ನಿಧಿಯ ಪ್ರೇಮಸೌಂದರ್ಯಮಹಮೆಯಲಿ (ಶ್ರೀಕಾಟಾ ೨೬-೬೦. 
೫. ತವರ: “ ಮಧುರಂ ತ್ರಪುವೆನಲು ವಂಗಮೆನೆ ತವರಂ” (ಕುಂಗರಾ- 
&೦-೩). ೬ ಕೆಂಪುಬಣ್ಣದ ಕಬ್ಬು ಸಃ ರಸದಾಳಿಕಬ್ಬು ; ಹಿಪ್ಪೆಗೆ 
ರುಚಿಯುಂಟೇ ಮಧುರಕ್ಕಲ್ಲದೆ (ಕೋಕಾ, ೨೦-೪೬). ೭. ಕಾಕಂಬಿ. 
೮. ಒಂದು ಬಗೆಯ ವನಾವು. ೯. ಬಾದಾಮಿಯ ಗಿಡ. ೧೦. ಕಾಡು 
ಎಲಚಿ; ಅಡವಿ ಬೋರೆ: (೪). ೧೧. ಅಕ್ಕಿ : (4). ೧೨. ಒಂದು 
ಬಗೆಯ ಗೋಧಿ; ಸಣ್ಣಗೋಧಿ : (8)- ೧೩. ಬಡೇಸೋಪು : (೪) - 
೧೪. ಸಿಂದಿಗಿಡ; ಈಚಲು : (8)... ೧೫. ಚನ್ನಂಗಿ : ಕಡಲೆ: 
(8): ೧೬. ಧರ್ಮನಾಥಪುರಾಣವೆಂಬ ಚಂಪೂಕಾವ್ಯವನ್ನು 
ಬರೆದ ಒಬ್ಬ ಕನ್ನಡದ ಕವಿ: ಕವಿ ಮಧುರನ ಮಾತುಗಳೇಂ ಸವಿಯೋ 
(ರಣ. ೦-೬): ೧೭. [ಕಾವ್ಯಮಾ] ಹತ್ತುಬಗೆಯ ಕಾವ್ಯ 
ಗುಣಗಳಲ್ಲಿ ಒಂದು; p ಇದಕ್ಕೆ " ಮಾಧುರ್ಯ 'ವೆಂತಲೂ 
ಹೆಸರು: ಅಗ್ರಾಮ್ಯ ವಚನ ವೃತ್ತಿ ಸಮಗ್ರರಸಾಪೂರ್ಣಮಪ್ಪುದದು 
ಮಧುರಂ (ಉನ್ಮಾವ. 300, ೧೮. [ಸಂಗೀತ] ರಾಗದ ಲಕ್ಷಣಗಳಲ್ಲಿ 
ಒಂದು : ಸ್ವರ ಶ್ರುತಿ ಗಮಕಂಗಳಿಂ ಪುಟ್ಟಿದೆ ಗೀತಮಾದೊಡೆ ಸ್ವರ ಸುಸ್ವರ 
ಸುರಾಗ ಮಧುರ ಅಕ್ಷರ ಅಲಂಕಾರವೆಂಬಾಅು ಲಕ್ಷಣಮುಳ್ಳುದಾಗಿಹುದು 
(ಏಕೇಕ- ೦೮): ೧೯, ಮೂರು ಸ್ವರಭೇದಗಳಲ್ಲಿ ಒಂದು ; “ತಾರ 
ಮೆನಲುಚ್ಚದಂ ಧ್ವನಿಯಕ್ಕು ಮಧುರಮೆನೆ ಸಾರದಾ ಧ್ವನಿಯಕ್ಕು ಮಂದ್ರ 
'ದಾ ಧ್ಮನಿಯಕ್ಕು” (ಶುಂಗರಾ, ೨೩ 4); 
್ರಂಗಳಿಂ ಹಾಡಿ (ಶತಕ ೭-೬); ತಾರ ಮಧುರ ಮಂದ್ರ 
ಭಿ ಉದರಕಂಠವೆಂಬ ತ್ರಿಸ್ಮಾನವಟ್‌ದು , ,, ಪಾಡುವ 
ಸ್ರಮರಿಂ (ದಶಿತ- ೨-೦೦ ನ) [ಸಂ.) 
ಮಧುರಂಗ (ನಾ). ಒಂದು ಬಗೆಯ ಬಾಳೆ; ರಸವಾಳೆ ಪುಟವಾಳೆ 
ರಾಜವಾಳೆ ಸಕ್ಕರೆಯೆಸೆವಾ ದೇವಾಳೆ ಕಬ್ಬಾಳೆ ಹಸುರುಗುಂದದ ಪಚ್ಚಿನಾಡವು 
ಮಧುರಂಗ ಪಸರಿಸಿ ಮೆಟ್‌ದುವರ್ತಿಯಲಿ (ಕಂ. 8-68) ; ಬಾಳೆಯ 
ಜಾತಿಗಳು - ರಾಜರಸಬಾಳೆ, ಪುಟ್ಟಬಾಳೆ (ಪಟ್ಟ ಸಿ ಸುಗಂಧಬಾಳೆ). ಮಧು 
ರಂಗ, ಗುಜ್ಜ (ನಮ್ಮನು: ೨೩೭). [21 
ಮಧುರಂಗಿ " ಮದರಂಗಿ ' ನೋ. 
ಮಧುರಕ (ಗು)- ೧. ಸವಿಯಾದ ; ಮಧುರವಾದ. (ನಾ). ೨. ಒಂದು 
ಬಗೆಯ ಗಿಡ ; ಹಕ್ಕಿಸಿಳ್ಳೆ : *`ಕೂರ್ಚಶೀರ್ಷಃ, ಮಧುರಕಃ, ಶೃಂಗಃ 


ಪ್ರಸ್ವಾಂಗಃ,. ಜೀವಕಃ ೫ ಜೀವಕವೆಂಬುವ ಔಷಧ, ಹಕ್ಕೀಶಿಳ್ಳಿಗಿಡ್‌ 


| (anes 0೪3): [ಸಂ.] 


ಮಧುರತೆ 


ಮಧುರತೆ (ನಾ). ಸವಿ: ಮಾಧುರ್ಯ: ಮಧುಕಂ ಮಧೂಕಪುಷ್ಟಂ 
ಮಧು ಶರ್ಕರೆ ಕೋಷ್ಠಮೆಂಬಿವಂ ಮೊದಲೊಳ್‌ ಪೂಬ್ಯಧಿಕಫಲಮಾಗಿ 
ಪಡೆಗುಂ ಮಧುರತೆಯಿ£ಯ್ಯಂ (ರೋಕೋಶೆ- ೬-90) - [ಸಂ. ಮಧುರತಾ] 


ಮಧುರತ್ವ (ನಾ). ಸವಿ; ಮಾಧುರ್ಯ. ಸಂ.) 
ಮಧುರಧನ್ವ (ನಾ). ಮನ್ಮಥ ; ಮದನ: ಮನಸಜನ ಮುದ್ರೆ 


ಮನ್ಮಥನಾಣೆ ಮ;ಾರಧಸ್ವನ ಗಾಮಂ (03. 3-0. 
£ಸಂ. ಮಧುರಧನ್ವನ್‌ ] 
ಮಧುರಭಾಷಿಣಿ (ನಾ). ಸವಿಯಾದ ವತರಾತನ್ನಾಡುವವಳು ; ಇಂಪಾಗಿ 
ನುಡಿಯುವವಳು : ಆ ಭೂರಮಣಂ ಬೆಸಗೊಳೆ ಕರವಾರಿಜವ 
ಮುಗಿದು. ಮಧುರಭಾಷಿಣಿ ನುಡಿದ (ರಾಜರೇ. ೩-೬3) ; ಕೇಳ್ವೆಳಿತ್ತನ 
ಸೂಯೆ ಮಧುರಭಾಷಣಿ ಜನಕಜಾತೆಯ ವದನದಿಂ 
ವೃತ್ತಮಂ (ಶ್ರೀರಾಮಾ, ೦೭೮.೭೨). ಸಂ. ಮಧುರಭಾಷಿಣೀ 
ಮಧುರರವ (ನಾ), ಇಂಪಾದ ಧ್ವನಿ : ವಿದಿತ ಸಮಸಂಸ್ಕೃತೋದಿತ 
ಪದಂಗಳೊಳ್ಳುದಿದು ಜಿರಸಿ ಬರೆ ಕನ್ನಡದೊಳ್‌ ಮುದಮನವು ತರ್ಕು 
ಮತಿರಯ ಮೃದಂಗಸಂಗೀತಕಾದಿ ಮಧುರರವಂಬೋಲ೯ (ಕಂರಾ- ೦.೩೩); 
ಮುಂದೆ ಬಂದೋದುವ ಮಂಗಳಪಾಠಕರ ಜಯಜಯಾದಿ ಮಧುರರವಂ 
ಗಳೊಳದುತಿಕ್ಷುಭಿತಮಾದಾಸ್ಮಾನಮಂಟಪದಿಂ ಮನುಜೇಂದ್ರಂ ಪೊಜಮಟ್ಟು 
(ರಂಪ: ೬೭). [ಸಂ.] 
ಮಧುರರಸೆ (ನಾ). ೧. ಕಬ್ಬಿನ ಹಾಲು; ಕಬ್ಬಿನ ರಸ : ಸವಿವೊಜೆ ಮಧುರ 
ರಸಂಬೊಲ? ಕಿವಿಗಿನಿದುಗಿರ್ವ ವಚನವರಚನೆ ಮಧುರಂ (ಕರಾ. ೨-೬೦)- 
ಪಿ. ಸವಿಯಾದ ದ್ರವಾಹಾರ : ಊಟದಲ್ಲಿ ಮೊದಲು ಮಧುರರಸಗಳನ್ನೂ 
೬ ಅಂತ್ಯದಲ್ಲಿ ಹುಳಿ ಮೊದಲಾದ ಮಿಶ್ರದ್ರವ್ಯಗಳನ್ನೂ ಭುಂಜಿಸಿದರೆ 


ಶೀಘ್ರವಾಗಿ ಜೀರ್ಣಿಸಿ ಬಲವನ್ನುಂಟುಮಾಡುವುದು (ಸಕವೈ.- ೫). [ಸಂ.)/ “ 

ಮಧುರಸ (ನಾ). ೧. ಕಬ್ಬು. ೨. ಜೇನುತುಪ್ಪ: ಆಗೊಂದು 
ಈಗೊಂದು ಹನಿಯುನಿತ್ತರೆ ಸಾಕು ಹನಿಸದಿರು ಮಧುರಸವ ನನ್ನ ಮೇಲಿ 
(ಕರ್ಮೋಂ. ೯-3), ೩. ಕಳ್ಳು; ಮದ, ವಿಧುಮುಖ . .', 
ಮಧುರಸಮಲ್ಲು ಕುಂಕುಮರಸಂ ದಿಟಮೆಂದ: ಕ್ಕೆ ಶಂಕೆ ತನ್ಮಧುರಸ 
ಗಂಧದಿಂ ತೊಲಗೆ ಸೇವಿಸಿದಳ" ಮಧುವಂ (67ರ 
0೬-೦೦೬) - [೫0.7 

ಮಧುರಸೆ (ನಾ). ೧. ಒಂದಂ ಬಗೆಯ ಸಸ್ಯ: ಕುರಟಗೆಗಿಡ ; 
“ಮೂರ್ವಾ, ದೇವೀ, ಮಧುರಸ, ಮೋರಟಾ, ತೇಜ! ಸ್ರವ್ಮಾ 


ಮಧೂಲಿಕಾ, ಮಧುಶ್ರೇಣೀ, ಗೋಕರ್ಣೀ, ಪೀಲುಪರ್ಣಿ- ೧೦ ಹೆಗ್ಗುರು 
ಟಿಕೆಯ ಹೆಸರುಗಳು” (ಸನ್ಮಾ 040). ೨. ದ್ರಾಕ್ಷೆ: “ಮೃದ್ವೀಕಾ. 
ಗೋಸ್ತನೀ, ದ್ರಾಕ್ಷಾ, ಸ್ವಾ! ಮಧುರಸಾ೫ ದ್ರಾಕ್ಷೆ ಹೆಸರುಗಳು” 
(ಸಿರ್ಕಾಂತಿ- ೧೬) ೩. ಹಾಲುತೊಟ್ಟಿನ ಗಿಡ. [ಸಂ. ಮಧುರಸಾ] 
ಮಧುರಾಲಾಪ. ಮಧುರಾಳಾಪ (ನಾ). ೧. ಸವಿಯಾದ ಮಾತು, 
ಸಂಭಾಷಣೆ : ಗಂಭೀರವಾದ ಈತನ ಆಕೃತಿಯನ್ನೂ ಮಧುರಾಲಾಪ 
ಗಳನ್ನೂ ನೋಡಿದರೆ ಪ್ರಭುವಿನಂತೆ ಕಾಣುವನು ( ಶಾಕುಂತು ೧-೨). 
ಮಧುರಾಳಾಪ: ೧. ವಿದಿತಾಸ್ತದಮುತ್ತರಮಾರ್ಗವರ್ಗ ಮಧುರಾಳಾಪಂ 
(೪೭ರ. ೨-೬೨); ಈತನನು ಮಧುರಾಳಾಪದಲಿ ಮಾತಾಡಿಸುವೆನು (ತೊರಂಾ. 
೩-೪-೦೬). ೨. ಸವಿಯಾಗಿ ಮಾತಾಡುವವನು : ಭೂಪಂ ಬೆಸಗೊಳೆ 
ಮಧುರಾಳಾಪಂ ಬಿನ್ನವಿಕುಂ (ಕ9ಂತಿಫು. ೩-೩೦)- [ಸಂ.7 
ಮಧುರಾಳಾಪ 'ಮಧುರಾಲಾಪ' ನೋ. 
ಮಧುರಿಕೆ (ನಾ). ಒಂದು ಬಗೆಯ ಸೊಪ್ಪು; ಸಬ್ಬಸಿಗೆ: “ಶಾಲೇಯಃ. 
`ಶೀತಶಿವಾ: ಛತ್ರಾ, ಮಧುರಿಕಾ,. ಮಿಸಿಃ, ವಿಶ್ರೇಯಾ-೬ ಸಬ್ಬಸಿಕೇ 
ಹೆಸರುಗಳು” (ಸಿ್ಮಾತಿ. ೦೩1): [ಹಂ. ಮಧುರಿಕಾ] 


೬೯೧೦ 


s 


1 


35 


40 


45 


ಮಧುರಿಪು (ನಾ). ಮಧು 
--. ಮಧುಂಪು, . . ಮ 
ಗಳು” (ಸರಾ: ೦ಬ). 

ಮಧುರಿಪುಜ (ನಾ). ವಿಷ್ಣುವಿನ ಮಗ; ಮನ್ಮಥ: ಮಧುಸೇವನೆಯಿಂ 
ಸೊರ್ಕುತೆ ಮಧುಪಂ ಸುಮನಃಪ್ರಚೆಯಮನಲೆದೊಡೆ, ಶಿಖಿಯೊಳ್‌ 
ಮಧುರಿ: ಬೆಸವಿನದೆಂ ಮಧೆ ದಂಡಿಪ ತೆಣದೆ. ಮುತ್ತದಲರೊಳ 
ದೆಸೆಗುಂ (ಉಾ೫ಕೇ, ೯-೩೦). [ಸಂ.] 

ಮಧುರೆ, 'ಮದುರೆ' ನೋ. 

ಮಧುರೆ, (ನಾ). ೧. ಒಂದು ಬಗೆಯ ಸಸ್ಯ: ಕಾಡು ಸಬ್ಬಸಿಗೆ: 

“ಶತಪೆಷ್ಟಾ, ಸಿತಚ್ಛ: ಅತಿಚೈತ್ರಾ, ಮಧುರಾ, ಮಿಸಿಃ, ಅವಾಕ್ಬುಸ್ಟೀ, 

ಕಾರವೀ_ _೭ ಕಾಡು ಸಬ್ಬಸಿಕೇ ಹೆಸರು” (ಸಣ್ಣಿ: ೧೪೭): ೨. ಅತಿ 

ಮಧುರ: ಯಷ್ಟಿಕೆ. ೩. ಹುಳಿತಗಂಜಿ. ೪. ಉತ್ತರ 

ಭಾರತದ ಮಥುರಾಪಟ್ಟಣ; ಶ್ರೀಕೃಷ್ಣನ ಜನ್ಮಸ್ಥಳ; ಮಧುರೆ 

ಯೊಳಾ ಜೀವಂಜಸೆ ಕುಧರಧರಂ ತನ್ನ ಕಾಂತನಂ ಕೊಂದೊಡೆ ತದ್ವ್ಯಧು 

ಕೊಂದವನಂ ಕೊಲ್ಲದೊಡಧಮೆಯೆನಾನೆಂದು ಮುಕ್ತಕೇಶದೊಳಿರ್ದಳಿ 

(ನೇಮಿಪು- ೭-೨) ; ಸೋದರಮಾವ: ಮಡುಹಿದ ಯಶೋದೆ 

ನಂದನ ನೀ ಬಾರೋ (ಪ್ರರಂಠ- ೦-೧೩ ಶ್ಲ). ೫. [ಸಂಗೀತ] ಯಷಭ 

ಸಿವ ಶ್ರುತಿಗಳಲ್ಲಿ ಒಂದು: ಮಧುರೆ, ಯಾವಳಿ, 
ಮೂಡು ಶ್ರುತಿಗಳೇ ಹುಷಭಸ್ವರದಿಂ ಜನಿಸಿದವು 
(8ಕೇಕ- 06೬). ೬. [ಕಾವೃಮಿಾ] ಅನುಪ್ರಾಸದ ಒಂದು ಪ್ರಕಾರ : 
ತಂತಮ್ಮ ವರ್ಗದಂತ್ಯದೊಳಂತು ವರ್ಗಂಗಳಮಳ್ಳಳಾಗಿರೆ ಮೇಣಶೈಂತಂ 
ಸರೇಫ  ಸಂಯೋಗಾಂತರೆಷೊಮರ್ದೊದವೆ ಮಧುರೆಯೆ( ಎದದೆಕ್ಕುಂ 
(ಕಾವ್ಮಾರ. ೫೬೨). [ಸಂ. ಮಧುರಾ 

ಮಧುರೋಕ್ತಿ (ನಾ). ಸವಿಯಾದ ಮಾತು; ಇಂಪಾದ ನುಡಿ: 
ಉತ್ಸವದಿಂದೆ ಹಾಸ್ಯರಸಮಾ ಮಧುರೋಕ್ತಿಗಳಿಂದಮಲ್ತೆ (ಕರಾ, ೨-೪೪) ; 
ಅರಸ ವಸುದೇವನನು ಮಧೆರೋಕ್ತಿಯಲಿ ಮನ್ನಿಸಿದ (ಕುವ್ಮಾರಿ, ೦೦-೬೦) ; 
ಮಧುರೋಶ್ತಿಯಿಂದೆ ಮದವಕ್ಕಳಂ ಮನ್ನಿಸಿ. . - ಜಾಮಾತನಂ ಮಂತ್ರಿ 
ಕರೆದಿಂತೆಂದನು (ಕಳಾ: ೩೦-೩೭). [ಸಂ,] 

ಮಧುವಲ್ಲಿ (ನಾ). ೧. ಅತಿಮಧುರ ; ಮಧುಯಸಪ್ಪಿಕ. ೨. 


[ಸಂ] 


೦ದು 


ಬಗೆಯ ದ್ರಾಕ್ಷೆ. ೩. ಮಾದಲದ ಹಣ್ಣು; ಸಕ್ಕರೆಗಂಚಿ ; “ಮಧು 
ವಲ್ಲಿಯರೆಮಾದಲಂ " (ಮುಂಗರಾ, ೪0-೩4). [ ಸಂ, ಮಧುವಲ್ಲೀ] 


ಮಧುವಿಕಾರಿ (ನಾ). ವಸಂತಮಾಸದಲ್ಲಿ ಮಾವಿನ ಹೂವಿನ ಮಕರಂದ 
ಪಾನದಿಂದ ಚಿತ್ತವಿಕಾರವನ್ನು ಹೊಂದಿದುದು : ಮಧುವಿಕಾರಿ 
ಕೋಗಿಲೆ ಕಿಸುಗಣ್ಣುವೆ ನೀಂ (ಮೂಕ. ೩-೩೨). [ ಸಂ. ಮಧುವಿಕಾರಿನ" ] 
ಮಧುವಿಡಿ (ಕ್ರಿ). ಜೇನನ್ನು ಕೂಡಿಡು : ಅರೆವಿರಿದ ಕಮಲಗಳನಾರೈದು 
ಭ್ರಮರಾಳಿ ಹರುಷದಿ ತದ್ರಸವ ಸವಿದು ಮಧುವಿಡಿವಂತೆ (ನಮೋ, ೭-೪). 
[ ಮಧು + ಪಿಡಿ) 
ಮಧುವಿಹಂಗ (ನಾ). ಹೂವಿನ ಮಕರಂದದಿಂದ ಬದುಕುವ ಹಕ್ಕಿ 
ಯಂತಹ ಕೀಟ : ಅಲರ್ವಕ್ಕಿ ; ತುಂಬಿ: ಮಣಿಕುಟ್ಟಿದುತಳದ 
ಪೂಪಲಿಯಂ ಬಿಟ್ಟು ಪಾಖವ ಮಧುವಿಹಂಗಂಗಳ ಹುಂಕಾರದೊಳಂ . . , 


ಅತಿಕ್ಷುಭಿತಮಾದಾಸ್ಮಾನಮಂಟಪದಿಂ ಮನಂಜೇಂದ್ರಂ ಫೊಜದುಟ್ಟು 
(ಕಾರಂಪೂ- ೬೭). [ಸಂ,] 
ಮಧುವ್ರತ (ನಾ) ತುಂಬಿ ; ಭ್ರಮರ : “ಮಧುಕರಃ, ಮಧುವೆ, 


ಮಧುವ್ರತಃ. . .ದ್ವಿರೇಘಃ -ಈ ೧೩ ತುಂಬಿ" (ಹಣದ. ೫೩-000) ; 
ರತಿಗೆ ಮುಡಿಯಲೈ ಮದನಂಗೆ ತುಜುಂಬಲ್ಕಿರ್ದುದೆಂದು ವಧು ಸುಚೀವ 


ಮಧುವ್ರತಮುಮನಲೆದಪೆನೆಂಬೀ ಪ್ರತೀತಿಗಿರುವಂತಿಯಂತೆ ನೋಂತಲ 


ಮಧುಶಿಗ್ರು 


ರೊಳವೇ (60ಶು- ೦0-00೭) ; ಆಸವಾಸಕ್ತಿ ಮಧುವ್ರತದೊಳ್‌ (ತಂಪ್ರತಿ. 
ನ); ಸುಕವಿ ಮಧುವ್ರತನಿಕರಮನೆಅಗಿಸುವ ಚೂತಮಂಜರಿ ಕುಕವಿಪ್ರಕರೆ. 
ಮಧುಪಕ್ಕೆ ಕೃತಿ ಚಂಪಕಮಂಜರಿಯೆನಿಸೆ ಪೇಟ್ಟಿಃ ಪಂ ಗುಣವರ್ಮಂ 
(ಶ್ರಷೃಶ್ರ- ೦-೬೦). [೫ಂ.] 

ಮಧುಶಿಗ್ರು (ನಾ). ಕೆಂಪುಹೂ ಬಿಡುವ ನುಗ್ಗೆಗಿಡ: “ಮಧುಶಿಗ್ರು, 
ಅಸೌರಕ್ತಃಕೆಂಪುಹುಪ್ಪುಗಳುಳ್ಳಿ ನುಗ್ಗೇಗಿಡದ ಹೆಸರು” (ಸರ್ಕಾಂತಿ-006), 

Bo] 

ಮಧುಶ್ರೇಣಿ (ನಾ). ಕುರಟಗೆ ಗಿಡ : “ ಮೂರ್ವಾ, ದೇವೀ.- . . ಮಧು 
ಶ್ರೇಣೀ, ಗೋಕರ್ಣೀ, ಪೀಲುಪರ್ಣೀ -೧೦ ಹೆಗ್ಗುರುಟಿಕೆಯ ಹೆಸರುಗಳು ” 
ಧರ್ಮಾ. ೦೩೦). [ಸಂ. ಮಧುಶ್ರೇಣೀ] 

ಮಧುಪ್ಮೀವ (ನಾ). ಹಿಪ್ಪೆಮರ ; ಮಧೂಕವೃಕ್ಷ : “ಮಧೊಕಃ, 
ಗುಡಪುಷ್ಟಃ, ಮಧುದ್ರುಮಃ, ವಾನಪ್ರಸ್ಥಃ, ಮಧುಪ್ಮೀವಃ-೫' ಯಿಪ್ಪೆ 
ಗಿಡ, ಹಿಪ್ಪೇಮರ” (ಸಿರ್ಕಾಂತಿ. ೦೦೮). [ಸಂ.] 

ಮಧುಸಂಗ (ನಾ). ೧. ವಸಂತಮಾಸದ ಸಮಾಗಮ. ೨. ಮದ್ಯದ 
ಸಂಪರ್ಕ. ೧, ೨; ತನುಲತೆಗಂಕುರಂ ತಳಿರಲರ್‌ ಮಧು ಸಂಗ 
'ದೊಳಾಯ್ತು ಚೋದ್ಯಮೆಂದೆನೆ ಮಧುಪಾನೆಜಾತಪುಳಕೇಕ್ಷಣ ಶೋಣಿಮ 
ಘರ್ಮಬಿಂದುಗಳ್‌ ತನಗೆಸೆಯಲ್‌ .. . ಪಿಕನಿನಾದೆ ಪೆಅಳ್‌ ಗಟಿಪಂ 
ನೆಗಟ್ಟ್‌ ದಳ (810.0೬-೦೦೭)- [| 

ಮಧುಸಂಗತಿ (ನಾ). ೧. = ಮಧುಸಂಗ ೧. ೨. ಇ ಮಧುಸಂಗ ೨. 
೧.೨; ಅಬ್ಬಿನಿ ತನ್ನ ಪರಾಗಮೆಂಬ ತಂಬುಲಮುಗೆ ನಕ್ಕಪಳ್‌ ವಿಕೃತಿಯಂ 
ಮಧುಸಂಗತಿ ಮಾಡದಿರ್ಕುಮೇ (ಇಗರಿ. ೦೪-3೩). [ಸಂ.] 

ಮಧುಸಖ (ನಾ). ವಸಂತಯತುವಿನ ಮಿತ್ರ; ಕಾಮ; ಮನ್ಮಥ: 
ವಿರಹಿಗಳಂ ಮಿಗೆ ತೆಗೆದೆಚ್ಚು ಬಟಲ್ಲ ಮಧುಸಖನ ಸುಯ್ಕೆಲರ್ವೊಲ್‌ 
ಸೊಗಯಿಸಿ ಪೊತ್ಸಲರ್ಗಂಪಂ ನೆಗೆದುಆ್‌ ತಣ್ಣೆಲರದನಿಸು ತೀಡಿತ್ತಾಗಳ* 


(ಕಾರಂಉ- ೦೬೪). [ಸಂ.] 25 
ಮಧುಸಾರಥಿ (ನಾ). ವಸಂತನನ್ನು ಸಾರಥಿಯನ್ನಾಗಿ ಮಾಡಿಕೊಂಡ 
ವನಂ; ಕಾಮ. [x] 


ಮಧುಸೂದನ (ನಾ). ೧. ತುಂಬಿ. ೨. ಮಧು ಎಂಬ ರಾಕ್ಷಸನನ್ನು 
ಸಂಹರಿಸಿದವನು; ಕೃಷ್ಣ : ಮನದ ಹರುಷದಿ ನಗುತ ಮಧುಸೂದನನು 
ನುಡಿದನು. (ಕುನ್ಮಾಣ. 8-49); ಯಾದವ ನೀ ಬಾ ಯದುಕುಲನಂದನ 
ಮಾಧವ ಮಧುಸೂದನ ಬಾರೊ (ಫ್ಯರಂಪ. ೨-08 ಪಂ); ವಾರಣನಗರಿಗೀಗ 
ನಮ್ಮೊಡನೆ ನಡೆತರಲಿ ದ್ವಾರಕೆಯೊಳಿರ್ದ ಜನರೆಲ್ಲರುಂ. . . ಎಂದು! 
ಮಧುಸೂದನಂ ನೇಮಿಸಿದನು (ಕ್ಲಿ ಬಕಾ: ೭-೦)- [ಸಂ.] 

ಮಧುಸೇಕ (ನಾ). ಮದ್ಯವನ್ನು ಚಿಮುಕಿಸಂವುದು ; ಮದ್ಯಸಿಂಚನ ; 
p ಸಂಂದರಸ್ತ್ರೀಯರು ತಮ್ಮ ಬಾಯಿಂದ ಮದ್ಯವನ್ನು ಮುಕ್ಕುಳಿಸಿ 
ಬಕುಳವೃಕ್ಷದ ಮೇಲೆ ಉಗುಳುವುದರಿಂದ ಅದು ಪುಷ್ಟಭರಿತ 
ವಾಗುವುದೆಂಬುದು ಒಂದು ಕವಿಸಮಯ ; ಅಣುವ್ರತಮಂ ಮುನಿ 
ವರನೊಳ್‌ ಕೈಕೊಂಡ ತೆಜದೆ ಮಧುಸೇಕಮನಾದರಿಸದೆ ವಕುಳೆಂ ಮುಕುಳ 
ಮನರಲಂ ಧರಿಸಿದುದಾ ಕೊಂಬುಕೊಂಬಿನೊಳೆಲ್ಲಂ (ತಂದ್ರ ಪು. 3-೨). 
" ದೋಹದ ' ಪರಾ. [Xo] 

ಮಧುಸೇವನೆ (ನಾ)- ೧. ಮದ್ಯಪಾನ ; ' ಮದಿರಾಸೇವನೆ. ೨. 
ಮಕರಂದದ ಪಾನ. ೧, ೨: ಮಧುಸೇವನೆಯಿಂ ಸೊರ್ಕುತೆ ಮಃ 
ಸುಮನಃಪ್ರಚೆಯಮನಲೆದೂಡೆ ಶಿಖಿಯೊಳ್‌ ಮಧುರಿಪುಜನ ಬೆಸದಿನದಂ 
ಮಧು ದಂಡಿಪ ತೆಜದೆ ಮುತ್ತದಲರೊಳದೆಸೆಗುಂ (ಕೀ. ೯-೩೦) . 

[ ಸಂ. ಮಧುಸೇವನ ] 
ಮಧುಸೇವೆ (ನಾ). ಮದ್ಯಪಾನ : ಕೆನ್ನೆವರಂ ನಿಮಿರ್ವಕ್ಷಿಗಳ್ಳಿ ರಾಗಂ 


ಆ 


೬೯೧೧ 


- [ಮಧೂಲಕ (ನಾ)- ೧. ನೀರುಹಿಪ್ಪೆಮರ 


ಮಧ್ಯ, 
ಮಧುಸೇವೆಯಿಂ ರಂಜಿಸಿದ  ಮಧುಮತ್ತಕಾಂತೆಯರ್‌ 
(ಗವಿ ೦೬-೦೦೪). [ಸಂ. ಮಧುಸೇವಾ] 
ಮಧೂಕ (ನಾ)- ಹಿಪ್ಪೆಮರ : ಮಧುಕಂ ಮಧೂಕಪುಷ್ಪಂ ಮಧು 


ನಿಗ 


ಯಿ£ಯ್ಸಿಂ (ಊೋಕೋಶ- ೬-೪0) ; 
೬೬ .ಕರ್ಣಿಕಾರದೆ ಮೊತ್ತವಿದೆ ನೊ 
ಮಧೂಚೈಷ್ಟ (ನಾ). ಜೇನುಮೇ “ಮಥೊಚೈಷ್ಟಂ, ಸಿಕ್ಮಕಂ-೨ 
ಜೇನುಮೇಣದ ಪೆಸರು” (ಸಿರ್ಯಾಂತಿ- ೩೦೬), [ಸಂ.] 
ಮಧೂದ್ಧಮ (ನಾ). ವಸಂತಕಾಲದ ಆರಂಭ ;” ಸುಗಂಧಬಂಧುರ 
ಮಲಯಾನಿಲಾಗತಿ ಮಧೂದ್ಧಮಮಂ ವಿಕಸಲ್ಲತಾಂತಮಂಜರಿ ಫಲದೇಟಕ್ಸಿ 
ಯಂ ನೆರೆಯೆ ಪೇಜ್ವಿವೊಲೀ ಸಮವಸ್ಥೆ ತನೆ ದೇವರ ಬರವಂ ನಿರಾಕಳೆಮೆ 
ಪೇಟ್ವಿ ಪುದೆನ್ನ ಮನಕ್ಕೆ ನಿಕತ್ಕಿವರು (ಣರಂಉ. ೩೮1). [ಸಂ,] 
ಮಧೂಪಚಯ (ನಾ). ಜೇನನ್ನು ಕೂಡಿಡುವಿಕೆ ; ಜೇನಿನ ಸಂಗ್ರಹ: 
ಜೇನುನೊಣದ ಮಧೂಪಚಯವವಕಿಲ್ಲಲೇ ಸರ್ವಾಪಹಾರವು ಪರರಿಗಾ 
ಕೌರವನ ಸಿರಿ (ಕುನ್ಮಾಅ. ೪-00): [ಸಂ] 
“ಮಧೂಲಕಃ, ಜಲಜೇ 
೨. ಜೇನುತುಪ್ಪ. 
[ಸಂ.] 


ಮಾವು ಮಧೂಕ ಕುಟ ಕಲ್ಲತ್ತಿ 
(ತೊರರಾ- ೩-೦-೨೭). [ಸಂ.] 


ಅತ್ರ-ನೀರುಹಿಪ್ಪೆಮರ” (ಸಿದ್ದಾ. ೦೦೮). 

೩. ಸಿಹಿ ಮತ್ತು ಕಹಿ ಮಿಶ್ರವಾದ ಕಷಾಯ. 

[ಮಧೂಲಿಕೆ (ನಾ). ಒಂದು ಬಗೆಯ ಸಸ್ಯ; ಕುರಟಗೆ ಗಿಡ: 
““ಮೂರ್ವಾ . , . ಮಧೂಲಿಕಾ: ಮಧುಶ್ರೇಣೀ.  ಗೋಕರ್ಣೀ. 
ಪೀಲುಪರ್ಣಿ-೧೦ ಹೆಗ್ಗುರುಟಿಕೆಯ ಹೆಸರುಗಳು” (ಸಿರ್ಯಾಂತಿ" 0೩೦). 

[ಸಂ. ಮಧೂಲಿಕು] 

ಮಧೂಳಿ (ನಾ). ೧. ಒಂದು ಬಗೆಯ ಮಲ್ಲಿಗೆ; ಇರವಂತಿಗೆ ಹೂವು ; 
ಮಾಳಿಯೊಳುದೃ ಮದ್ಭ )ಮರಭಾರವಿಭಗ್ನಮಧೂಳಿಮಾಲತೀಮಾಳೆ 
ಮನಕ್ಕೆವಂದಿಸೆದುದು (ಣತಿಕಿ: 4-೩೬), ೨. ಮಾವಿನ ಮರ. ೩. 
ಒಂದು ಬಗೆಯ ಸಸ್ಯ; ಅಶಿಮಧುರ. ೪. ಒಂದು ಬಗೆಯ ನಿ: 
೫. ಪರಾಗ- [ ಸಂ. ಮಧೂಲೀ] 

ಮಧ್ಯ (ಗು): ೧. ನಡುವಿನ ; ನಡುವೆ ಇರುವ. ೨. ನಡುತರದ ; 
ಮಧ್ಯಮ ತರೆಗತಿಯ. ೩. ಯಾವ ಪಕ್ಷಕ್ಕೂ ಸೇರದ ; ನಿಷ್ಟಕ್ಷ 
ಪಾತಿಯಾದ. ೪- ನ್ಯಾಯವಾದ ; ಸರಿಯಾದ ; ಸಮರ್ಪಕವಾದ. 
(ನಾ). ೫. ನಡುವಿನ ಭಾಗ: ಮೊದಲು ಕಡೆ ಮಧ್ಯಗಳೆ ಬಲ್ಲವ 
ಮದನಜನಕನು ನೀನು (ಕಂಸ ೪3) ; ಕಥೆಗೆ ಒಂದು ಆದಿ. ಮಧ್ಯ, 
ಅಂತ್ಯಗಳಿರಬೇಕು (60೫: 036). ೬. ದೇಹದ ಮಧ್ಯಭಾಗ; ಸೊಂಟ ; 
ಟೊಂಕ ; ನಡು: ನೋಡೆ ಕುಮಾರಿಯ ಬಳ್ಳುವ ಮಧ್ಯಂ ನಾಡೆ 
ಮನೋಜ್ಞಂ (ಸುಕುನಾ, ೫-೫೦ ರಗಳ) ; ಮೇಲುದನು ಮಧ್ಯಕ್ಕೆ ಸುತ್ತಿ 
ಕಂಸಿಯ ಬಿಗಿದು (ತಕೋ. 39-89) ; ಶ್ಷಾಮವು ಮಧ್ಯವು ಅಕ್ಕಶವು 
ಜಘನವು , . - ಸುಂದರವೀಕೆಯ ತನುವು ( ಇಂತಾರ್‌ ೦೬-೩೬ ), 
೭. ಕೆಳಮಟ್ಟವೂ ಅಲ್ಲದ, ಉತ್ತಮ ಮಟ್ಟವೂ ಅಲ್ಲದ ಸ್ಥಿತಿ. 
೮. [ಸಂಗೀತ] ದ್ರುತ. ಮಧ್ಯ, ವಿಳಂಬಗಳೆಂಬ ಮೂರು 
ಲಯಗಳಲ್ಲಿ ಒಂದು: ಲಯದಲ್ಲಿ ದ್ರುತ (ಹೆಚ್ಚಿನ ವೇಗ). ಮಧ್ಯ 
(ಹೆಚ್ಚೂ ಅಲ್ಲದ, ನಿಧಾನವೂ ಅಲ್ಲದ) ಮತ್ತು ಎಳಂಬ (ನಿಧಾನ) ಎಂದು 
ಮೂರು ವಿಧ (ಸ059- ೩). ೯. ತಾರ, ಮಧ್ಯ" ಮಂದ್ರಗಳಿಂಬ 
ಮೂರುಬಗೆಯ ಸ್ವರಸಪುಕಗಳಲ್ಲಿ ಒಂದು: ಕೋಗಿಲೆ ೧೪ 
ತುಂಬಿ ಮಹೀಶನ ಕಿವಿಗಾಗಳ್‌ ಕ್ರಮದಿತ್ತುವು ತಾರಮಧ್ಯವ 
ಸ್ವರದಿಂ (ತುದ್ರಫೆ- ೬-63); ಪರ ಮಂದ್ರ ಮಧ್ಯ ತಾರಸ್ವರದಿಂದಂ 


೨ 


ಪಾಡಿದನಾ ಗುರು ವಿಶ್ವೇಶ್ವರನ ಮಹಿಮೆಯಂ ಮುನಿತಿಲಕಂ (ರಂ: ೬-೯೧). 


ಮಧ್ಯ 


೧೦. [ಗಣಿತ] ಹದಿನಾರು ಅಂಕೆಗಳಿಂದ ಕೂಡಿದ ಒಂದು ದೊಡ್ಡ 
ಸಂಖ್ಯೆ ; ಅಂಕೆಗಳ ಶ್ರೇಣಿ ಹದಿನೆಂಟರವರೆಗೂ ಹೋಗುತ್ತದೆ. ಈ 
ಹದಿನೆಂಟು ಶ್ರೇಣಿಗಳು 


ಯಾವುವೆ: 


ಮಧ್ಯ, (ಅ). ನಡುವೆ; ನದರುತ್ರೇ ಮಧ್ಯ ಶಿವರಾತ್ರೆ ಬಂದೀತೇ ? 
(me). [ ಇ ಮಧ್ಯ] 

ಮಧ್ಯಂತರ (ನಾ). ೧. ನಡುವಿನ ಕಾಲ ; ಮಧ್ಮಕಾಲ ; ಇವುಗಳ, 
ಮಧ್ಯಂತರದಲ್ಲಿ ಅವನ ಮತ್ತೆರಡು ಗ್ರ ಪ್ರಕಟವಾಗಿವೆ 
(ಶ್ರ06. 003) ; ಮಧ್ಯಂತರದಲ್ಲಿ ಟಳಕರು ಮಿರ: ಕೆಲಸ ಬಿಟ್ಟು 
ಕೊಟ್ಟು ರಾಹುರಿಯಲ್ಲಿ ಬಂದು ನೆಲಸಿದ್ದರು (ಸ್ಮ 43. ೩99) - ೨. ನಾಟಕ, 
ವಾಕ್ಚಿತ್ರ ಅಥವಾ ಸಂಗೀತಕಚೇರಿಗಳಲ್ಲಿ ನಡುವೆ ಅಲ್ಬವಿಶ್ರಾಂತಿ 
ಗಾಗಿ ಕೊಡುವ ಬಿಡುವು ; ವಿರಾಮ: ಮಧ್ಯಂತರವನ್ನೆಬ್ಬ ಮಾತಿನಲ್ಲಿಯ 
ಕಳೆಯುವಿರೋ. ಸ್ವಲ್ಪ ಕಾಫಿ ಗೀಫಿ ಕುಡಿಯುವಿರೋ? (ರೂಂ). p ಇದು 
ಮ್ಯಕರಣಶುದ್ಧವಲ್ಲದ ರೊಪ. ಬಹುಶಃ ಇಂಗ್ಲಿಷಿನ 
"Interval’ ಎಂಬ ಶಬ್ಧಕ್ಕೆ ಮಾಡಿಕೊಂಡಿರುವ ಭಾಷಾಂತರರೂಪ 
ವಿರಬಹುದು. [ ಮಧ್ಯ *- ಅಂತರ] 

ಮಧ್ಯಂದಿನ (ನಾ). ೧. ಹಗಲಿನ ಮಧ್ಯಭಾಗ: 
ಯುವರಂಜಂ , 
ನೋಡಿ (ಕಾಂತಿಶು- 6. 
ಸಮುದ್ಧೂತಶಂಖಪ್ರಣಾದಂ (ಗದ: ಒಟ); ಮಧ್ಯಂ: 
ಬೆಳ್ಮಿಂಗಳಂತಾಗೆ (ಕುರಾನ 3-0೪). ೨. ನಡುವೆ 
ಮಧ್ಯಸ್ಮವಾದುದು : “ಮಧ್ಯ ಮಧ್ಯಮಾಯಂ, ಮಧ್ಯಂ! 
ಈ ೩ ನಡುವಣದುಗ (ಶಣದೂ: ೨೬-೯೦). [ಸಂ.) 

ಮಧ್ಯಕ (ನಾ). ಸಾಮೂಹಿಕ ಸ್ವತ್ತು; ಉಭಯಸಾಮುಾನ್ಮವಾದುದು: 
ನೊಡಲು ಮಧ್ಯಕದಂಗಡಿಯ. (ರೊಂಕಶತಿ- ೦೯೩೪. ಬಾಗೆವಾಡಿ: ೧೦೬-೪೯; 
1165). * ಪಂದ್ದಿಕ ` ಪರಾ. [ಸಂ.] 

ಮಧ್ಯಗ (ಗು). ನಡುವೆ ಇರುವ ; ಮಧ್ಯಸ್ಮವಾದ. [3] 

ಮಧ್ಯಗತ (ಗು). ೧. ಇ ಮಧ್ಯಗ: ಸಮಾನಂ ನೆಗಟ್ಟುಂ ನೇಗಿ 
ಪೋಕುಂ ಮಧ್ಯಗತವಿಭಕ್ತಿಗಳವಅಕೊಳಿ್‌ (ಕಮದ. 0೨), (ನಾ). ೨. ತೀರ 
ಹತ್ತಿರವೂ ಆಲ್ಲದ, ಬಹಳ ದೂರವೂ ಅಲ್ಲದ ಸ್ಥಳದ್ದಿ ರುವ: : 
ಬರಲು ಕಂಡಡೆ ಪಂದಿಸುತಲಂತರಿಸಿ ಮಿಗೆ ಹತ್ತಿರವೆನಿಸದತಿ ತರದ ವ. 
ಸಾರದೀ ಪರಿ ಮಧ್ಯಗತನೆನಿಸಿ. . . ಬೆಸಸಿದನರವರಿಸದಾಕ್ಷಣಕೆ ಮಾಡುವ 

[8] 

ಮಧ್ಯಗತಿ (ನಾ). ಮಧ್ಯಮವಾದ ವೇಗ: ಶೀವ್ರವೂ ಅಲ್ಲದ, 
ನಿಧಾನವೂ ಅಲ್ಲದ ವೇಗ: ಪಿತ್ತಕ್ಕೆ ಹಗಲಿರುಳು ಮಧ್ಯಗತಿಯಲ್ಲಿಯೂ 
ತೆಗೆದ:ಕೊಂಡಾಹಾರವು ಜೀರ್ಣವಾಗುವುದು. (ಕನಿ. ೦೫). [ಸಂ]. 

ಮಧ್ಯತ್ರಾಣ (ನಾ). ಶರೀರದ ಮಧ್ಯಭಾಗವನ್ನು (ಸೊಂಟವನ್ನು) 
ರಕ್ಷಿಸುವ. ಕವಚ; ಬಿಲ್ಲು ತೀರು.. ಶಿರಸ್ತ್ರಾಣ 
ಪದತ್ರಾಣ . . . ಬೇಟಕ ಮುಂತಾದ ಶತ್ರು ತ್ಮರಕ್ಷಂದಿ ಸಾಧನವಿಶೇಷ: 
ಗಳಿಂದಲುಂ (0ನೇಳ. ೨೬೨)- [ಸಂ.] 

ಮಧ್ಯದೇಶ (ನಾ). ೧- ಮಧ್ಯದಲ್ಲಿರುವ ಪ್ರದೇಶ: ನಡುವಿನ ಜಾಗ. 
೨. ಸೊಂಟ; ನಡು. * ಹೊಟ್ಟೆ; ಉದರ. ೪. ಆಕಾಶದ 

ನಟ್ಟನಡುವಿನ ಭಾಗ,-ನಡುನೆತ್ತಿ. ೫. ಭರತಖಂಡದ ನಟ್ಟನಡು 

ವಿನ ಭಾಗ; ಹಿಮಾಲಯ ಮತ್ತು ವಿಂಧೃಪರ್ವತಗಳ ನಡುವಿನ] 


ನವಣೆ ಸೇವಕನು (ಕುಠ್ಮಾಣ- ೩-೦೦೬). 


೬ ಕರತ್ರಾಣ, 


ರೆ. ಏಕಂ. ದಶ, ಶತ- ಸಹಸ್ರ. | 


is 
- 1) 


೬೯೧೨ 


\10 


ಮಧ್ಯದ 


ಪ್ರದೇಶ; ಮಧ್ಯದೇಶನೇತ್ತ್ರ ದುರ್ಧರಶೌರ್ಯಮರ್ದನ 
(ಹಾರತಂ. ೩-0 ವ). [ಸಂ.] 
ಮಧ್ಯನಾಡಿ (ನಾ). ದೇಹದಲ್ಲಿರುವ ಹನ್ನೆರಡು ನಾಡಿಗಳಲ್ಲಿ ಒಂದು : 
ನಾಡಿಯಲ್ಲಿ ಗೋಮತಿ (2೫ರ. 5-0 ೫ಾಕ್ಕರ್ಯ)- 
[ ಸಂ. ಮಧ್ಯನಾಡೀ ] 
ಮಧ್ಯನಾಡಿಕೆ (ನಾ). ಮಧ್ಯನಾಡಿ ; 
ನಾಡಿಕಾ ವಿಶದ ಮೃತಪ್ರವಾಹಮನೆ ಪೀರ್ವ ವಿಳಾಸಮಳುಂಬದಾತನೊಳ: 
[ ಸಂ, ಮಧ್ಯನಾಡಿಾ ] 
ಮಧ್ಯಪ್ರಾಚ್ಯ (ನಾ). ಅರಬ್ಬೀಗಣರಾಜ್ಯವೇ ಮೊದಲಾದ ದೇಶಗಳುಳ 
ಪ್ರದೇಶ : ಪಾಶ್ಚಾತ್ಯದೇಶಗಳ ದೃಷ್ಟಿಯಿಂದ ಪೂರ್ವಕ್ಕೆ ಇರುವ ದೇಶ 
ಗಳೆಲ್ಲ ಪ್ರ್ರಚ್ಯ (34/4010-46: ಶ್ರ. ೫). [ಸಂ.] 
| ಮಧ್ಯಬಿಂದು (ನಾ) ೧. ಕೇಂದ್ರಭಾಗ ಧ್ಯಬಿಂದು ಬೀಸಿದ ಕರೆಗೆ 
ಓಗೊಟ್ಟು ಆದರ ಕಡೆಗೆ ಧಾವಿಸುವ 8 (048 ೧೫೪, ೨. 
[ರೇಖಾಗ] ವರ್ತುಳದ ಕೇಂದ್ರ: ್ರಿಜ್ಯಗಳೆಲ್ಲ ಕೂಡಿ 
ಕೊಳ್ಳುವ ಬಿಂದು: 
ನೂರುತೇಜದ ಗೋಲ 


ಪರಾಕು 


(ಕರಿತೂ- ೨-೪೬), 


ಬಿಂದು 


ವಿಶ್ವದೀ ದರ್ತುಲದ ಮಧ್ಯಬಿಂದುವಿನಲ್ಲಿ . , , 
ಗುತಿವೆ ಪರಿಘದಲಿ ಊರುಗೋಲಿಗೆ ಸಾಕ್ಷಿ 
[ಸಂ.] 


ತಿ: 


ನಕ್ಷತ್ರವೀಧಿ (ಏ08ು- 30-30). 
ಮಧ್ಯಮ (ಗು). ೧: ನಡುವೆಇರುವ 


ಮಧ್ಯಸ್ಥವಾದ : 


ತದ್ಗಿರೀಂದ್ರ ಮಧ್ಯಮಕೂಟದಿಂದಂ ಸಯ್ತು ತೆಂಕಮೊಗದೆ ಬಂದು (60g. 
9೩-೬೯ ೫). ೨. ಎರಡರ ನಡುವೆ ಬರುವ. ೩. ನಡುತರದ ; 


ಉತ್ತಮವೂ ಅಲ್ಲದ ಅಥವಾ ಕೀಳೂ ಅಲ್ಲದ. ೪. ಮಧ್ಯ 
ಗಾತ್ರದ: ತೀರ ದಪ್ಪವೂ ಅಲ್ಲದ ಅಥವಾ ತೀರ ತೆಳುವೂ ಅಲ್ಲದ. 
೫. ಯಾದ ಪಕ್ಷಕ್ಕೂ ಸೇರದ. (ನಾ). ೬. ದೇಹದ ಮಧ್ಯ 
ಭಾಗ; ನಡು; ಸೊಂಃ ” ಅವಲಗ್ಗೆಂ, (ವಿ)ಲಗ್ನಂ, ಮಧ್ಯಂ, 
ಮಧ್ಯೆಮಂ-ಈ ೪ ನಡು” (ಹಣು. 68-೬೬). ೭. ನಡುವೆ. 
ಇರುವುದು ; ನಡುವಿನದು : “ ಮಧ್ಮಮಂ, ಮಧ್ಯಮಾಯಂ, ಮಧ್ಯಂ 
ದಿನಂ - ಈ ೩ ನಡ: ೨ (ಕಣಶು, 0-9). ೮, ಉತ್ತಮ 
ವಲ್ಲದಿದ್ದರೂ ಕಳೆಪೆಯಲ್ಲವೆನಿಸಿದುದು: ಉತಮನೆಲಕ್ಕೆ ಪಣ 
೨ ಮಧ್ಯಮಕ್ಕೆ ಪಣ ೧ (23, xvi, 90-07 990); ತಾ 


ಮಾಡುವುದು ಉತ್ತಮ, ಮಗ ಮಾಡುವುದು. ಮಧ್ಯಮ, ಆಳು ಮಾಡು 
ವುದು ಹಾಳು (ತಂ. ೫111, ೭); ಉತ್ತೆಮವಾದುವು ಹರೆಯದ ದಿನಗಳು 
ಎವ; 


ನೆ ದಿನಗಳು 
ಪುತ್ರರಲ್ಲಿ ನಡುವಿನವನು; 
ಪಾಂಡವರಲ್ಲಿ-ಕೌಂತೇಯರಲ್ಲಿ_ ಮಧ್ಯಮ, ಭೀಮ (ಸಂಣರಿ. ೩). 
೧೦. ಮಾಂಡಲಿಕ; ಮಂಡಲಾಧಿಪತಿ : “ದುಧ್ಯವಂಃ: ಮಂಡಳೇಶ್ವರ:- 
ಈ ೨ ಮಂಡಳಿಕಂ” (ರಾಮು. ೬೭೦-೨೬), ೧೧. [ಸಂಗೀತ] ಷಡ್ಡ. 
ಷಭ. ಗಾಂಧಾರ. ಮಧ್ಯಮ. ಪಂಚಮ, ಧೈವತ ಮತ್ತು ನಿಷಾದ 
ವೆಂಬ ಏಳುಸ್ವರಗಳಲ್ಲಿ ನಾಲ್ಕನೆಯ ಸ್ವರ : ಷಡ್ಜವೃಷಭ ಗಾಂಧಾರ 
ಮಧ್ಯಮ ಪಂಚಮ ಧೈವತ ನಿಷಾದಂಗಳೆಂಬ ಸಪ್ಟಸ್ವರಮುಮಂ (ಇತ್ರ. 
3-35 ೭). ೧೨. ಮಂದ್ರ, ಮಧ್ಯಮ ಮತ್ತು ತಾರಗಳೆಂಬ 
ಮೂರು ಬಗೆಯ ಸ್ಮಾಯಿಗಳಲ್ಲಿ ಒಂದು : ಮಂದ್ರ ಮಧ್ಯಮ ತಾರ 
ಸ್ವರಗರ್ಭ . . . ಪರಾಕು (ಡಾರತೂ. ೩-6 2). ೧೩. ಪಡ್ಚ. ಮಧ್ಯಮ. 
ಗಾಂಧಾರಗಳಿಂಬ ಮೂರು ಬಗೆಯ ಗ್ರಾಮಗಳಲ್ಲಿ ಒಂದು : ಷಡ್ಡ 
ಮಧ್ಯಮ ಗ್ರಾಮಗಳೂ ಅವುಗಳಿಂದ ಉದ್ಭವವಾದ ರಾಗಪದ್ಧತಿಯ 
ಪೂರ್ವರೂಪವಾದ ಜಾತಿಗಳು . . , ಇವುಗಳನ್ನೆಲ್ಲಾ ವಿವರಿಸಿದ್ದಾನೆ 
“ಮಧ್ಯಮಗ್ರಾಮ' ಪರಾ. ಸಂ.) 


(ಇಂತಾಶ. ೨೦೨-೫). 
ಸೇನ ; ಮುಧ್ಯೆಮನೆಂದರೆ 


ಭೀನ 
ಭೀ 


(ಠಾವ, 146). 


ಮಧ್ಯಮಗಾಂಧಾರಿ 
ಮಧ್ಯಮಗಾಂಧಾರಿ (ನಾ): [ಸಂಗೀತ] ಒಂದು ರಾಗದ ಹೆಸರು: 


ಗಾಂಧಾರಿ ರಕ್ತಗಾಂಧಾರಿ ಮಧ್ಯಮಗಾಂಧಾರಿ . , . ಕೌಶಿಕೆಯೆಂಬ ಹತ್ತೇ 
ಮಧ್ಯಮಗ್ರಾಮದಿಂದಂದ ರಾಗಂಗಳು (ಂನೇಕ. 0. 
(ಸಂ. ಮಧ್ಯಮಗಾಂಧಾರೀ] 

ಮಧ್ಯಮಗ್ರಾಮ (ನಾ). [ಸಂಗೀತ] ಷಡ್ಡ, ಮಧ್ಯಮ. ಗಾಂಧಾರ 
ಗಳೆಂಬ ಮೂರುಬಗೆಯ ಗ್ರಾಮಗಳಲ್ಲಿ ಒಂದು : ಆ ರಾಗೋತ್ಪತ್ತಿಗೆ 
ಷಡ್ಡಗ್ರುಮ ಮಧ್ಯಮಗುುಮು ಗುಂಧಾರಗ್ರಾಮವೆಂಬ ಗ್ರಾಮತ್ರಯಂ 
ಗಳುಂಟು (ec. 0೭). [೫ಂ.] 

ಮಧ್ಯಮಜ್ಜರ (ನಾ). ಜ್ವರಗಳಲ್ಲಿ ಒಂದು ಪ್ರಕಾರ; ಹತ್ತುರಾಶ್ರಿಗಳ 


ವರೆಗೆ ಯುವ ಜ್ವ ಏಳುರಾತ್ರಿಪರ್ಯಂತರ ತರುಣ 
ಜ್ವರದೆನಿಸಿಕೊಂಬುದು. ಹತ್ತುರಾಶ್ರಿಪರ್ಯಂತರ ಮಧ್ಯಮಜ್ವರವೆನಿಸಿ 
ಕೊಂಬುದು, . ಅದರ ಮೇಲೆ ಪುಕಾಣಜ್ವರವೆನಿಸಿಕೊಂಬುದು (ನ್ಯಾ 


1 ೫೩). [೫] 


ಮಧ್ಯಮಣಿನ್ಯಾಯ (ನಾ). [ತರ್ಕಶಾ] ಲೌಕಿಕನ್ಯಾಯಗಳಲ್ಲಿ ಒಂದು ; 

ಹಾರದ ಮಧ್ಯದಲ್ಲಿರುವ ಮಣಿಯು ಹಾರದ ಎರಡು ಭಾಗಗಳಿಗೂ 
೦ಟುಮಾಡುವಂತೆ ಮಧ್ಯದಲ್ಲಿರುವ ಒಂದು 
ಮುಂದಿನ ವಾಕೃ ಅಥವಾ ವಾಕ್ಕಾಂಶಕ್ಕೆ 
[a ಧರ್ಮಬ್ರಹ್ಮಜಿಯ್ನಾ? ಸಯೋಃ " ಎಂಬುದು 
ಅನ್ತ 


ಫೆ 


ಶೋಭೆಯನ್ನು 
ಪದವು ಹಿಂದಿನ ಹಾಗೂ 
ಅನ್ವಯಿಸುವುದು. : 
ೈಮಣಿನ್ಯಾಯದಿಂದ ಹಿಂದಿನ ವಾಕ್ಯಕ್ಕೂ ಈ ಮಾಕ್ಕಕ್ಕೂ 
ಯಿಸುವ ಹಾಗಿದೆ (ಕ್ರತ್ಮರಾ. 00 800). [ಇಂ.7 
ಮಧ್ಯಮತನು (ನಾ)-. ೧. ಸ್ಮೂಲವಲ್ಲದ, ಕೃಶವಲ್ಲದ, ಮಧ, 
ಗಾತ್ರದ ದೇಹ. ೨.' ಸ್ಕೂಲತೆ, ಕೃಶತೆಗಳಿಲ್ಲದ ನಡುವಿನ ಗಾತ್ರದ 
ದೇಡವುಳ್ಳವನು : ಮೃದುಮಧ್ಯಮತನು ಹತಮಿತಮೃದುವಚನಂ 
ಲಲಿತಮಧುರಸುಂದರವೇಷಂ (6. ೦-೫೪). [ಸಂ. 
ಮಧ್ಯಮತ್ನ (ನಾ). ಉತ್ತಮ ಮತ್ತು ನೀಚಗುಣಗಳ ಮಧ್ಯದ ಗುಣ: 
ಎಟ್ಟಿರೆ. ಬೇಗಮಂತದಂ ಕರೆದಿರದೀವುದುತ್ತಮತೆ ಬೇಡಿದೊಡೀವುದು 
ಮಧ್ಯಮತ್ವಮೆಯ್ತುರೆ ತದಧೀಶ್ವರಂ ಬಬೀಕಮುಂತವನೀವುದು ನೀಚವೃತ್ತಿ 
(ತಂಪ್ರಳಿ. ₹-00೪)- [ಸಂ.] 
ಮಧ್ಯಮಪಾಂಡವ (ನಾ). ಪಾಂಡುರಾಜನ ಐವರು ಮಕ್ಕಳಲ್ಲಿ 
ನಡುವಿನವನು ; ಅರ್ಜುನ ; ಜನರು ಇವನೇ `ಮುಧ್ಯಮಪುಂಡವ' 
ಎಂದರು ; ಮಹೇಂದ್ರನ ಮಗ ಎಂದರು (ತತಳಾ- ೨೩). [ಸಂ.] 


ಮಧ್ಯಮಪಾತ್ರ (ನಾ). ೧. [ಕಾವ್ಯಮಾ] ರೂಪಕಗಳಲ್ಲಿ ಬರುವ 
ಉತ್ತಮ. ಮಧ್ಯಮ, ನೀಚ ಎಂಬ ಮೂರುಬಗೆಯ ಪಾತ್ರಗಳಲ್ಲಿ 


ನದು; ಪುರೋಹಿತ, ಮಂತ್ರಿ ಮೊದಲಾದ ಪಾತ್ರ: 
ಹೋದ ಮತ್ತು ಮ ನಡೆಯುವ ಕಥಾಂಶಗಳನ್ನು ಮಧ್ಯಮಪಾತ್ರಗಳ 
ಮೂಲಕ ಸಂಕ್ಷೇಪವಾಗಿ ಸೂಚಿಸುವುದು, ಇದೇ 'ಶುದ್ಧವಿಷ್ಯಂಭ'. 
ಮಧ್ಯಮಪಾತ್ರಗಳೂ ನೀಚಪಾತ್ರಗಳೂ. ಸೇರಿ ಸೂಚಿಸಿದರೆ ಆದಕ್ಕೆ 
'ಸಂಕೀರ್ಣವಿಷ್ಯಂಭ' ಅಥವಾ 'ಮಿಶ್ರವಿಷ್ಕಂಭ' ವೆಂದು ಹೆಸರು (ಕೈಏ.30೬)- 
೨. [ಜೈನ] ದಾನವನ್ನು ಸ್ವೀಕರಿಸಲು ಯೋಗ್ಯವಾದ ಉತ್ತಮ. 
ವಂಧ್ಯಮ ಮತ್ತು ಜಘನ್ಯವೆಬ ಮೂರುವರ್ಗಗಳಲ್ಲಿ ಒಂದು 
ಮತ್ತು ಆ ವರ್ಗಕ್ಕೆ ಸೇರಿದ ವ್ಯಕ್ತಿ: ಪಾತ್ರಮುತ್ತಮ ಮಧ್ಯಮ 
ಜಘನ್ಯಥೇದದಿಂ ಸಲ್ಲಿ ದರ್ಶನವಿಶುದ್ಧನುಂ ಶೀಲಸಂಪನ್ಮ 
ನುಮಪ್ಪ ಸಂಯತನುತ್ತಮಪಾತ್ರಂ ಶ್ರೀಸಮ್ಯಗ್ನರ್ಶನವಶುದ್ಧನುಮಣು 
ಪ್ರತಧಾರಿಯುಮಪ್ಪ ಶ್ರಾವಕಂ ಮ: ಶೈಮಪಾತ್ರಂ (ಊಂಘು, ೦-೯ ಐ). 
[ಸಂ. 
ಮಧ್ಯಮಪುರುಪ (ನಾ)- [ವ್ಯಾಕ] ಪ್ರಥಮ, ಮಧ್ಯಮ ಮತ್ತು 


ತ್ರಿವಿಧಮಕ್ಕು 


೬೯೧೩ 


48 


ಮಧ್ರಮೆ 


ಉತ್ತಮಗಳೆಯ ಮೂರುಬಗೆಯ ಸರ್ವನಾಮಗಳಲ್ಲಿ ಒಂದು ; 
ನೀನು. ನೀವು ಎಂಬ 
ಪುರುಷಂ 


ನೀನು, 


ಸರ್ವನಾಮಗಳು ; ಯುಗಪದುಕ್ತಿಗುತ್ತಮ 

ಪರಮದನುಬ್‌ದಿರೆ 

ನೀವು ಎಂಬು; 
(ಮರ್ಕಮು- 3): [೫ಂ.] 

ಮಧ್ಯಮಬೀಸಿಗೆ, ಮದ್ದಿಮಬಿಸಿಗೆ, ಮದ್ಯಮಬಿಸಿಗೆ (ನಾ). ಸರ್ವಜಿತು 


ಮಧ್ರಮಹರುಷಂ 


ಸಂವತ್ಸರಗಳ ಅವಧಿ : ಶಾಲಿವಾಹನ ಶಕವರುಷ ಸಾ ೧೫೭೪ ಕಲಿವರುಷ 
ಸಾ ೪೭೫೩ ಮಧ್ಯಮಬೀಸಿಗೆ ಸಂವಸ್ತರ ನಂದನಸಂಪಸ್ತರದೆ ಮಾಘ. ಶುಧ 


೫ ಭಾನುವಾರದಲ್ಲು (ಎಕ. x1, 


ಶತ್ರ ೫; 1653): ಮದ್ದಿಮಬಿಸಿಗೆ; 
ಮೆವೋಜನ ಕೆಜಿಯ ಹಿಂದೆ 


ಕಂ ೮೫% ಸೆಕವರುಸದ. ಮದ್ದಿಮಬಸಿಗೆಯಂ 


ಸುಭ್ಯಕ್ರಿತು]ಸಂಪತ್ಸರ (ಎಕ್ಕೆ xv ತಕ್ಕಡ ೬೨-೫೬ ನ 12) 
£ ಈ ಶಾಸನದಲ್ಲಿ ಬಂದಿರುವ 'ಬಸಿಗೆ' ಎಂಬುದು 'ಬಿಸಿಗೆ' 
ಎಂಬುದರ ಅಪಲಿಖಿತ. ಮದ್ಯಮಬಿಸಿಗೆ : ಶಾಲಿವಾಹನಶಬೆಯಲಿ 


೧೫೮೨ ವರುಷದ ಮೇಲೆ ನಡವ ಮದ್ಯಮಬಿಸಿಗೆಯಲಿ ಪ್ಲವಸಂವತ್ಸರದ 
ಭಾದ್ರಪದ ಶುಧ ೨ ಲೂ (ಕ. 0: (3), ತನ್ನಪು ೬6. 
` ಅಧಮಬೀಸಿಗೆ ` ಪರಾ. 


2 1660) 
[ ಮಧ್ಯಮ _. ಬೀಸಿಗೈ (5 ಜೀಸಗೆ)"] 


ಮಧ್ಯಮವರ್ತಿ (ಗು). ೧. ನಡುವೆ ಇರುವ; ಮಧ್ಯದಲ್ಲಿರುವ. 
೨. 


ನಡುವೆ . ಇರುವುದು:  ಶಚೀಮಹಾದೇವಿಯಂಂ 
ಅಯ್ದಣೂತ್ತರೆಗಳೊಳ್‌ ಮಧ್ಯಮವರ್ತಿಯಪ್ಪ 
(ಶಾಂತಿಲ್ರ. ೦೨-೪೩). 
[ಸಂ. ಮಧ್ಯಮವರ್ಕಿನ್‌] 
ಮಧ್ಯಮಾವತಿ (ನಾ. [ಸಂಗೀತ] ಒಂದು ರಾಗದ ಹೆಸರು: 
ರುಮಕ್ರಿ . . . ಮಧ್ಯಮಾವತಿಯೆಂಬ ಮೂವತ್ತಾಲುರಾಗಂಗಳೇ ವ: 
ವಾಗಿ . - . ಪ್ರಸಿದ್ಧಿಗೊಂಡಿರ್ಪುವು (ಬೇಕ. ೨೩9) ; ಮಧ್ಯವ: 
ಶಿ೮ನೇ ಮೇಳಕರ್ತ ಹರಿಕಾಂಬೋಜಿಯ ಜನ್ನ 
ಔಡವರಾಗ. ಸಕಲಸನ್ಮಂಗಳಪ್ರದರಾಗ (46೧. 
[ಸಂ. ಮಧ್ಯಮಾವತೀ ] 
[ಮಧ್ಯಮಾಯ (ಗು). ೧. ನಡುವಿನ : 
೨. ನಡುಭಾಗ; ಮಧ್ಯಭಾಗ; ಮಧ್ಯ: " ಮಧ್ಯಮಿಯಮೆನೆ 
ಮಧ್ಯಮೆನೆ ನಡುವಕ್ಕುಂ "" (ಮಂಗಾ. ೧೩೫-೩೪). [ಸಂ;) 
[ಮಧ್ಯಮೆ (ನಾ). ೧. ನಡುಬೆರಳು : ಮಧ್ಯದ ಬೆರಳು: “ಮಧ್ಯಮಾ. 
ನಡುಬೆರಳು ” (ಸಿರ್ಯಾಂತಿ: ೧೯). ೨. ವಿವಾಹಯೋಗ್ಯಳಾದ ಕ 
ಪ್ರಾಯಸ್ಕೆ ಸ ಮೈನೆರೆದ ಹೆಣ್ಣು 2 “ ಮಧ್ಯಮಾ, ದೃಷ್ಟರಜಾಃ ಎ 
೨ ಹೊಸದಾಗಿ ಮೈನೆರೆದ ಹುಡುಗಿಯ ಪೆಸರುಗಳು * (ಸಿರ್ಕಾಂತಿ- ೦೬೯); 
ಕನ್ನಿಕೆಯರ್‌ ಮಧ ಮೆಯರ್‌ .ಸನ್ನುತಸುಕುಮಾರಿಯರತಿತರುಣೇನಿವಹಂ 
ಸನ್ನೆಯೊಳರಸೆರೆ 'ಸಂಗಡಮುನ್ನತಜಲಕೇಳಿಗೆಂದು ನಿಂದರ್‌ ಕ್ರಮದಿಂ 
(ಇಜ್ಮಾಕು ೪-೨0). ೩. ತಾವರೆಯ ಬೀಜಕೋಶ. ೪. ಮೂಲಾಧಾರ 
ದಿಂದ ಹುಟ್ಟುವ ನಾದರೂಪವರ್ಣಕ್ಕೆ ಅರ್ಥಬೋಧಕ ಶಬ್ದನಿಷ್ಟ 
ತ್ರಿಯ ವರೆಗೆ ಉಂಟಾಗುವ ನಾಲ್ಕುಸ್ಥಿತಿಗಳಲ್ಲಿ ಮೂರನೆಯದು : 
ಪರೆ, ಪಶ್ಯಂತಿ, ಮಧ್ಯಮೆ, ವೈಖರಿಗಳು ಶಬ್ದಚತುಷ್ರಯಗಳು (ಶಿವಾಕೋ. 
088-390). ೫. [ಕಾವ್ಯಮಾ] (ಕೋಪ ಅಥವಾ ಪ್ರಸನ್ನತೆಗಳ 
ವಿಷಯದಲ್ಲಿ) ಉತ್ತಮ, ಮಧ್ಯಮೆ ಹಾಗೂ ಅಧಮ ಅಥವಾ ಜಫನೆ 
ಎಂಬ ಮೂರುವಿಧವಾದ ನಾಯಿಕೆಯರಲ್ಲಿ ಎರಡನೆಯವಳು : 
ಉತ್ತಮೆ ಮಧ್ಯಮೆ ಜಘನೆಯರೆಂಬ ತ್ರಿ. ವಿಧಕೋಷಪ್ರಸಾದಲಕ್ಷಣಲಕ್ಷಿತ 


ಂದ್ರರುಂ 


ಉಪಾಂಗರಾಗ, 


ದಲ್ಲಿರುವ. (ನಾ). 


ಮಧ್ಯರಾತ್ರಿ 


ಲಲನೆಯರಿಂ (08೪. 330). ೬. [ಕಾಮಶಾ] ರತಿಭೇದ ದೃಷ್ಟಿಯಿಂದ 
ವಿಂಗಡಿಸಿದ ಮೂರುಬಗೆಯ ಸ್ತ್ರೀವರ್ಗಗಳಲ್ಲಿ ಒಂದು ವರ್ಗಕ್ಕೆ 
ಸೇರಿದವಳು : ಸುರತದಲ್ಲಿ ಮಧ್ಯಮವಾದ ವೇಗಾಸಕ್ತಿಯುಳ್ಳೆ ವಳು. 


ಮಧ್ಯವೇಗಿನಿ ; ಹೊಂಬಣ್ಣ ಮೊಲೆ ಪಲ್ಲು ಉಗುರು ಕಂಗಳು 
ದೊಡ್ಡಿತ್ತಾದವಳು ಇವಳು ಪತ್ತಪ್ರಕೃತಿಯವಳು ಮಧ್ಯಮೆ 
(non. ೨೦೩). 


೭. [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ. 
ಇಪ್ಪತ್ತಾರುಬಗೆಯ ಛಂದಸ್ಸುಗಳಲ್ಲಿ ಮೂರನೆಯದು : ಅಲ್ಲಿ ಉಕ್ತಿ 
ಅತ್ಯುಕ್ತೆ ಮಧ್ಯಮೆ[ಣಣ. ಮಧ್ಯೆ) - . - ಎಂದಿಪ್ಪತ್ತಾಜುಂ 
ಗಳಕ್ಕುಂ`(ಉರೋಂದಿ. ೦-೪೬ ನ). [ಸಂ. ಮಧ್ಯಮಾ] 

ಮಧ್ಯರಾತ್ರಿ (ನಾ). ನಡುರಾತ್ರಿ : ನಟ್ಟಿರುಳು: "ಆ 
ನಿಶೀಥೆಯೆನೆ ಮಧ್ಯರಾತ್ರಿ [ಉ೫೦. ತ್ರೆ]ಯ: 
ಮಧ್ಯೆಕಾತ್ರಿಯಾಗುವಾಗ ಎಲ್ಲರ ಮುಖಗಳು 
ದ್ವವು (ಮಕಳು: ೩00). xe.) 

ಮಧ್ಯಲೋಕ (ನಾ). ಊರ್ಧ್ವ, ಮಧ್ಯ ಮತ್ತು ಅಧೋಲೋಕಗಳೆಂಬ 
ಮೂರುಲೋಕಗಳ ನಡುವಿನ ಲೋಕ: ಮರ್ತ್ಯಲೋಕ ; 
ಭೂಮಿ ನೆಲಸಿರ್ದಪ್ಪುದಧೆಸ್ಥಳಂಬಿಡಿಗಧೋಲೋಕಂ ಸಮಂತೆಯ್ದೆ 

ುರ್ದಪ್ಪುದು ಮಧ್ಯಲೋಕಮೆಸೆದಿರ್ದಾ' ಚೂಳಿಕಾಭಾಗದಾದಲಿ 
ಯೊಳ್‌ ನಿಂದಪುದೂರ್ಧ್ವಲೋಕಂ (6೨೪. ೦-೩೦). [ಸಂ.] 
ಮಧ್ಯವರ್ತಿ (ಗು). ೧. ನಡುವೆ ಇರುವ : ಮಧ್ಯದಲ್ಲಿರುವ : ಸುರಪರಿಷ 


ರ್ಧರಾತ್ರೆ, 
5 (ಮಂಗಾ, 4೦-೬): 
ಸಂಜೆದುಲ್ಲಿಗೆಯಂತೆ ಆರಳಿ 


ನಡುವೆ. 
ನ್ಮಧ್ಯವರ್ತಿ ಸುಧರ್ಮೇಂದ್ರಂ ಧರ್ಮನಿರೂಪಣಪ್ರವಣಂಂತೆಂದು (ಶುಠಾಶಾ. 
೧೬-೪೩ ೪): ಶ್ರೀಕಾಂತ ._ ಕಾಮಿನಿಯರು ನನ್ನ ಗತಜೀವನದ ಮಧ್ಯವರ್ತಿ 
ಬಿಂದುಗಳು (ಮುಕ್ತಿ. ೪). (ನಾ). ೨. ಮಾಧ್ಯಮ: ಅನಾದೃಶವಾದ 
ಸಂಗೀತಮೇಳವೊಂದನ್ನೇ ಚಿತ್ರಕಲೆಯ ಮಧ್ಯವರ್ತಿಗೆ ಭಾಷಾಂತರಿಸಿದಂತಿದೆ. 
(256- ೩೨೫); ಶಬ್ದವು ಕಿವಿಗೆ ಕೇಳಬೇಕಾದರೆ ಎಲ್ಲೂದರೊ ಒಂದು ಕಡೆ 
ಉಂಟಾಗುವ ಸ್ಪಂದನಗಳನ್ನು ಕಿವಿಯ ಬಳಿಗೆ ತಲುಪಿಸಬಲ್ಲ ಮಧ್ಯವರ್ತಿ 
ಯೊಂದು (nm) ಅವಶ್ಯಕ (ಉತ: ೧೦೫). ೩. ಇಬ್ಬರು ವ್ಯಕ್ತಿ 


ಅಥವಾ ಎರಡು ಪಕ್ಷಗಳ ನಡುವೆ ಸಂಬಂಧವನ್ನು ಕಲ್ಪಿಸಿ ವ್ಯವಹಾರ 
ಮಧ್ಯವರ್ತಿಗಳನ್ನು .ಕಡಮೆಮಾಡಿದರೆ 


ನು; ದಲ್ಲುಳಿ: 

ರೈತನಿಗೆ ಬಹಳ 
೪. ವ್ಯವಹಾರ ಶೀರ್ಪಿಗಾಗಿ ವಾ: 
ಪಂಚಾಯತದಾರ ; ಮಧ್ಯಸ್ಥ. [ಆಷ್ಟು 

ಮಧ್ಯವೇಗ (ನಾ). [ಕಾಮಶಾ] ರಶಿಭೇದದೃಷ್ಟಿ 
ಮೂರು ಪ್ರರುಸವರ್ಗಗಳಲ್ಲ. ಮಧ್ಯದ ವರ್ಗಕ್ಕೆ ಸೇರಿದವನು : 
ಸುರತದಲ್ಲಿ ಮಧ್ಯಮವಾದ ವೇಗಾಸಕ್ತಿಯುಳ್ಳೆ ಸೈವನು : ವೇಗಗತಿಯಿ 
ನಾಯ್ದು ಮಂದವೇಗ-ಮಧ್ಯವೇಗ ಚಂಡವೇಗವೆಂಬ ಪೆಸರು ಪುರುಷರಿಂಗೆ 
ಸುರತದೊಳ್‌ (೩5ತ- ೪.೪0); ಕಾಮುಕಭೇದದಿಂ ಮಂದವೇಗ ಮಧ್ಯವೇಗ 
ಚಂಡವೇಗನೆಂದು ಪುರುಷರು ಮೂರುಪ್ರಕಾರ (ಕಾಮಾ. ೨೦). [ಸಂ.] 

ಮಧ್ಯವೇಗಿ (ನಾ). ಎ ಮಧ್ಯವೇಗಿನಿ : ತೂಗಿದಂದದಿಂದೆ. ಮಂದವೇಗಿ 
ಮಧ್ಯವೇಗಿ ಲ ನಲ್ಲಳೆ (೩೦ರ. 9-8೬): 

[5 ಸಂ. ಮಧ್ಯವೇಗಿನೀ] 

ಮಧ್ಯವೇಗಿನಿ (ನಾ). [ಕಾಮಶಾ] ರಶಿಭೇದದೃಷ್ಟಿಯಿಂದ ವೀಗಡಿಸಿದ 
ಮೂರು ಸ್ಕ್ರೀವರ್ಗಗಳಲ್ಲಿ ಮಧ್ಯದ ವರ್ಗಕ್ಕೆ ಸೇರಿದವಳು ; 
ಸುರತದಲ್ಲಿ ಮಧ್ಯಮವಾದ ವೇಗಾಸಕ್ತಿ ಯುಳ್ಳ ವಳು: ಮಂದವೇಗಿನಿ 
ಮಧ್ಯವೇ:ಗಿನಿ ಚಂಡವೇಗಿನಿ [ಶಾಕಾಂ. ಮಂದವೇಗಿ, ಮುಧ್ಯವೇಗಿ, ಚಂಡವೇಗಿ]| 
ಯರೆಂಬ ರೆತಿಭೇದಕಾಂತೆಯರಿಂ (ಏಕ. ೦೩). 

ಮಧ್ಯಸಂಚ 'ಮಧ್ಯಸಂಚು' 


ನೋ 
ನೋ. 


೬೯೧೪ 


5 


35 |ಮಧ್ಯಸಂಧಿ (ನಾ). (ವಾ, 


ಮಧ್ಯಸ್ಥ; ಗಾರ 
ಮಧ್ಯಸಂಚು, ಮಧ್ಯಸಂಚ (ನಾ)- ೧. [ಸಂಗೀತ] ವಾದ, ೈವಾದನದ 
ಬೆಡಗುಗಳಲ್ಲಿ ಒಂದು: ತಳಸಂಚು ಮಧ್ಯಸಂಚುಪ್ಪರರ ಸಂಚು 
ಗಳೆನಳವಡಿಸಿ * ತಾಳುನುಗತಮಗಿ ಬಾಜಿಸುತೆ 


(ಕರರ. ೩-೩೪)- 
ಪಿ. ಜ್ಯ] ನೃತ್ಯವಿನ್ಯಾಸಗಳಲ್ಲಿ ಒಂದು: ತಳಸಂಚು ಮಧ್ಯ 
ಸಂಚುಪ್ಪರದ ಸಂಚು ಮಂಜುಳವಾಗೆ ನಿಡುಗಣ್ಣ ಢಾಳವಾಳವನಾಡಲು 
* ದೇಶಿಯನಾಡಿದಳು ಪರವೆನಾಚಿ (ಇಳುಂಥು. 6-00). ಮಧ್ಯಸಂಚ ; 
೩. ಖಡ್ಗಯುದ್ಧದ ಒಂದು ವರಸೆ; ಮಾಜ್‌ ತಳಸಂಚದೊಳು 
ಮೊನೆಯನು ತೋಜ . ., ಮಧ್ಯಸಂಚಕೆ ಸಿಲುಕಿ ಕೈಮಾಡಿ ಜಾಜ 
‘ಈ + ಸಂಚ್ಯು) 
ಕ] ಪ್ರ ಕೃತಿ ಮತ್ತು ಪ್ರತ್ಯಯಗಳನ್ನು 
ಸೇರಿಸಿದಾಗ ಆಗುವ ಸಂಧಿ; ಪಡಮಧ್ಯಸ ೦ಧಿ; ಮರವು, ಮರವನ್ನು. 
ಎಂಬೀ ರೂಪಗಳ ಮಧ್ಯಸಂಧಿಯನ್ನು ಬೇರ್ಪಡಿಸುವಾಗ ಕೆಲವರು . 
“ದಕುರಃಗಮ” , - , ಎನ್ನುವುದುಂಟು. ಇದು ಸರಿಯಲ್ಲ (ಸಂಕೋರ- ಜೆ 
[ಇಂ.7 


(ಕುಪ್ಮಾರೀ, 1-23), 


38 |ಮಧ್ಯಸಂಧ್ಯೆ (ನಾ). ಹಗಲು ಹಾಗೂ ಇರುಳು ಎರಡರ ಸಂಧಿಕಾಲ; 


[ಸಂ, ಮಧ್ಯವೇಗಿನೀ]| 48 


ಮುಂಜಾವ ಮತ್ತು ಮುಚ್ಚಂಜೆ : ” ಇರುಳ ಪಗಲೆರಡಣಕಿಡೆ 'ಮಧ್ಯ 
ಸಂಧ್ಯಾಬೈ ಯಕ್ಕೌ” (ಮಂಗಾ. ೨೮೬). [ಸಂ. ಮಧ್ಯಸಂಧ್ಯಾ] 
ಮಧ್ಯಸ್ತ (ನಾ). ವ ವಾದಿ, ಪ್ರತಿವಾದಿಗಳ ನಡುವೆ ವ್ಯಃ ವಹರಿಸುವವನು : 


ಮಧ್ಯಸ್ತ ಪರಿಕಲ್ಪಿತ ಗೆ ೩ (ಮಂ ೧೩೪. ೨೬-0೪; 1400); ಮಧ್ಯಸ್ತ 
ಇಲ್ಲದ ಊರಲ್ಲಿ ಮಧ್ಯಾಹ್ನ ಇರಬಾರದು (ಗರ). 
ಮಧ್ಯಸ್ತಾಮಾಡು ಇ ರಾಜಿಮಾಡು ; ಶೇಷಗಿರಿರಾಯನ ಮುಖಾಂತ್ರಾ 
ಮಧ್ಯಸ್ತಾಮಾಡಿ ಶೆರೆಬಿಡಿಸಿಕೊಂಡು (5 ಜರ. ೨). [ವ ಸಂ, ಮಧ್ಯಸ್ಥ] 
ಮಧ್ಯಸ್ತಿಕೆ (ನಾ). ಎರಡುಪಕ್ಷಗಳು ಅಥವಾ ಇಬ್ಬರು ವ್ಯಕ್ತಿಗಳೆ 
ನಡುವೆ ಸಂಧಾನಮಾಡುವುದು.- ವೃ ವಹರಿಸುವುದು : ಮನಸ್ಸಿನ 
ಸಂಕಲ್ಪಕ್ಕಿಂತ ಬೇರೆಯಾದ ಪ್ರೇರಣಃಶಕ್ತಿಯು ಯಾವುದೋ ಒಂದು ರೀತಿ 
ಮಧ್ಯಸ್ತಿಕೆಯನ್ನು ವಹಿಸದಿದ್ದರೆ. ನಮಗೆ ಕೆಲಸವು ತಿಳಿದಿದ್ದರೂ ಮಾಡ 
ಲಾರೆವು (ಉರವ. 3೬೦); ಇದರಲ್ಲಿ ನನ್ನ ಮಧ್ಯಸ್ತಿಕೆ ಯಾಕೆ ಬೇಕೋ ಶಾಮಾ 
(ರೆಂಗರೋ.- ೦೦೩). [ಮಧ್ಯಸ್ತ 4 - ಇಕೆ] 
ಮಧ್ಯಸ್ಥ (ಗು). ೧. ಮಧ್ಯದಲ್ಲಿರುವ ; ನಡುವೆ ಇರುವ: ಮಧ್ಯಸ್ಥ 
ವಸ್ತುವಿನ ಸಹಾಯವಿಲ್ಲದೆ ನೇರವಾಗಿ ಸರ್ವತಂತ್ರಸಿದ್ಧಾಂತವಂತೆ ಪ್ರತ್ಯಕ್ಷ 
ಪ್ರಾ ನೆ ಮಾಡಿಕೊಳ್ಳಬಹುದಾದರೆ, ವಿಚಾರಧಾರೆಯೆನ್ನುವುದು ಮನೋ 
ವಿಜ್ಞಾನದ ವಿಷಯವೇ ಸರಿ (ಕಣಕ್ಕ- ೪0, ೨. ಮಂದವಾದ; ಕ್ಷೀಣ 
ವಾದ. (ನಾ). ೩.. ಯಾವ ಪಕ್ಷಕ್ಕೂ ಸೇರದವನು ; ತಟಸ್ಥ; 
ಉದಾಸೀನ. ೪. ಮಧ್ಯದಲ್ಲಿ ನೆಲಸಿದವನು; ನಡುವೆ ನೆಲಸಿರುವವನು: 
ಮಹೀತಳಮಧ್ಯಸ್ಥನೆನಂತುಮಬ್ಲದೆಯುಮಿಂದ್ರಾವಾಸಮಂ ಮುಟ್ಟಿದೆಂ 
(ಕುಕುರು. ೦-೬೨). ೫. ವಾದಿ, ಪ್ರತಿವಾದಿಗಳ ನಡುವೆ ವ್ಯವಹರಿಸು 
ವವನು: ನ್ಯಾಯವಿಚಾರಸೆಮಯದಲ್ಲಿ ಮಧ್ಯಸ್ಮನಾಗಿ ನಿಂತು ವಿಷಯ 
ಗಳನ್ನು ಮಂಡಿಸುವವನು (ಲಾಯರ್‌) (೬೪೫: 0). ೬. [ಜೈ ಕೈನ] 
“ಶ್ರೋತೃಲಕ್ಷಣ- -ವಸ್ತುವಿಚಾರದಲ್ಲಿ ವಕ್ತೃ ಹೇಳಿದ ಮಾತಿನ 
ಗುಣದೋಷಗಳಲ್ಲಿ ಗುಣವನ್ನು ಮಾತ್ರ ಸ್ವೀಕರಿಸುವವನು” 
(ತೈಕಕೋ- ೦೪): ಮಧ್ಯಸ್ಥನೆಂಬೊಂ ವಸ್ತು ಜಾರಣೊಳಾ ವಕ್ತೃ 
ಪೇಟ್ವಿ ಗುಣದೋಷಂಗಳೊಳು ದೋಷಮಂ ಕೊಂಡೆಸಗದೆ ಪತ್ತು ವಿಟ 
ಗುಣಮನೆ ಕೈಕೊಳ್ಳೊಂ (ತಾಫೂಪು- ೭). [ಸಂ.) 
ಮಧ್ಯಸ್ಥಗಾರ (ನಾ). ೧. ಯಾವಕಡೆಗೂ ಸೇರದೆ ನಿಷ್ಪಕ್ಷಪಾತ 
ವಾಗಿರುವವನು ; ಭಾರತದ ಮುಖ್ಯನ್ಮಾಯಾಧಿಪತಿಯವರಿಂದ ನಿಯುಕ್ತ 
ಮುಗತಕ್ಕ ಮಧ್ಯಸ್ಥ, ಗಾರರು ನಿರ್ಧರಿಸತಕ್ಕಂಥ ಅಂಶದಾನವನ್ನು ಆ 


ಮಧ್ಯಸೃತೆ 


ಪಾವತಿಮಾಡತಕ್ಕುದು. (ರಾತ್‌ 0೬೭)- ೨. ಎರಡುಪಕ್ಷ ಅಥವಾ 
ವ್ಯಕ್ತಿಗಳ ನಡುವೆ ಇದ್ದು ಕೆಲಸಮಾಡುವವನು; ಮಧ್ಯವರ್ತಿ : 
ನಗೆ ಈ ಮಧ್ಯಸ್ತ: ಗಾರನ ಕುತರ್ಕ ಸರಿಬೀಳಲಿಲ್ಲ (ಹಸುರೊ. ೩೨೩)- 
ಸ್ಮರ ಕುರ್ಕ (<- ಕಾಣ)] 
ಮಧ್ಯಸ್ಥತೆ (ನಾ). ಪಕ್ಷಪಾತವಿಲ್ಲದಿರುವಿಕೆ : ಪರಮಾರ್ಥಮಂ ಮಧ್ಯಸ್ಥತೆ 
ಯುಮನವಧಾರಿಸುವಾಗಳ್‌ (ತ. 9-035). [ಸಂ, ಮಧ್ಯಸ್ಥತಾ] 
ಮಧ್ಯಸ್ಥಿಕೆ (ನಾ). - ಮಧ್ಯಸ್ತಿಕೆ : ಎಲ್ಲರೂ ಕೂಡಿ ಅದೊಂದು ಮಧ್ಯಸ್ಥಿಕೆ 
ಯನ್ನು ಇಕ್ಕಡೆಯ ಒಪ್ಪೆಗೆಯಂತೆ ಮಾಡಿದರಂತೆ (ರಂ. ೦೯): ಈಗ 
ರಾಮಣ್ಣ ಅದರ ಮನೆಗೆ ಹೋದರೆ ನಾನೇ ಅವನನ್ನು ಮಧ್ಯಸ್ಥಿಕೆಗೆ 
ಕಳಿಸಿದೆನೆಂದು . , - ತಿಳಿದುಕೊಳ್ಳುತ್ತಾರೆ (ಕುಖಾಗ- ೩೩೦): ಜೈನದರ್ಶನ 
ಮದಲೆ ಇತರ ಯಾವ ಮಧ್ಯಸ್ಥಿಕೆಯೂ ಇಲ್ಲದೆ ಆತ್ಮನಿಗೆ 
ಲಭಿಸುವ ಜ್ಞಾನವನ್ನು ಮಾತ್ರ ಪ್ರತ್ಯಕ್ಷವೆಂದು ಹೇಳುತ್ತದೆ (ತತ್ಕಪಶ್ರಿ- ೦೪೪), 
[ಮಧ್ಯಸ್ಥ 4+ ಇಕೆ] 


ಸ್ವ 


ನೇರಾಗಿ 


ಚಿರಚಿತ್ರಂ ಹರಿದ್ರತ್ನಮಧ್ಯಾಜಿರಮಂ 
೬.೬೬ ಬೆಡಂಗಾದುದುತ್ತಾಹಗೇಹಂ (8006. ೫-೧03). [ಸಂ.] 
ಮಧ್ಯಾಹ್ನ (ನಾ). ಹಗಲಿನ ಮೂರುಭಾಗದಲ್ಲಿ ನಡುವಿನ ಕಾಲಾವಧಿ ; 
ನಡುಹಗಲು: ಮಧ್ಯಾಹ್ನಮಾಲಿಸಿತು ನಿಶೈಬ್ಧವಿಸ್ಮಯಭ್ರೂಮುದ್ರೆಯಿಂ 
(ಉನಾ. ೨೩6-೨೭೩) ; ಒಂದುದಿನ ಬೆಳಗ್ಗೆ ಒಂದುದಿನ 
ಮಧ್ಯಾಹ್ನಕ್ಕೆ ಹೀಗೆ ಅನಿಯಮಿತವುಗಿ ಊಟ ಮಾಡಬಾರದು (ಮುಂಜಡು- 


waa) 

i; ಮಲ್ಲಿಗೆ ಎ ಒಂದು ಬಗೆಯ ಮಲ್ಲಿಗೆಹೊವು ; , ನಡು 
ಹಗಲಿನಲ್ಲಿ ಹೂಬಿಡುವ ಮಲ್ಲಿಗೆಜಾತಿ: ಭಾಸ್ಕರಂ ನಡುಪಡು 
ವಣುಕಾಶಕಿಳಿಯೆ, ಬಿಸಿಲಿನ ಬೇಗೆ ತವೆಯೆ, ಜುಂಯ್ಕನೆ ಗಾಳಿ ಬೀಸೆ. 
ಮಧಾಷ್ನಮಲ್ಲಿಗೆಯರಳೆ (£೫೭: ೪-3೬): 'ಸಂಜೆಮಲ್ಲಿಗೆ' ಹೋ. 
ಮಧ್ಯಾಹ್ನ ಮಾರು ಎ ೧. ನಡುಹಗಲು ಕಳೆದುಹೋಗು : ಸಂಜೆ 
ಯಾಗು: ಊಟವಾಗುವ ಹೊತ್ತಿಗೆ ಮಧ್ಯಾಹ್ನ ಮಾರಿತ್ತು (ರೂ) 
೨. (ಆಲಂ) ಪ್ರಾಯಕಳೆ ; ವಯಸ್ಸಾಗು: ಆಕೆಗೆ ಇದ್ದ ಒಬ್ಬನೇ 


ಒಬ್ಬ ಮಗನಿಗೂ ಮಧ್ಯ್ಮಾದ್ನ ಮಾರಿತ್ರು (ರೆಳುತು, 30): ಮಧ್ಯಾಹ್ನ 
ಸಾಗಿಸು ಎ (ಆಲಂ) ಜೀಧನೋಪಾಯಮಾಡು ; ಹೊಟ್ಟೆಹೊ: 
ಪತ್ತೆದಾರಿಯ ಉದ್ಯೋಗವನ್ನೇ ಮಾಡಿ ಇಧ್ಯಾಷ್ನನಾಗಿಸಬೇಕೆಂಬ 
ಕನಿಷ್ಟ ವೃತ್ತಿಯ: ೭೪ (626. 76). [ಜಂ.] 
ದುಧ್ಯಾಹ್ನರೇಖೆ (ನಾ). (ಭೂಗೋಳ) “ಖಗೋಳಧುುವಗಳನ್ನೂ .. 
ಖ ಮಧ್ಯಬಿಂಮವನ್ನೂ ಹಾದುಹೋಗುವ ವೃತ್ತರೇಖೆ” 


(Meridian. 2058) : ಧ್ರುವಗಳ ಮಾರ್ಗದಗಿ ಭೂವಿ: 


ಬರೆಯಲ್ಪಟ್ಟಿವೆ. ಎಂದು ಭಂವಿಸಲ್ಪಟ್ಟಿರುವ ರೇಖೆಗಳಿಗೆ 
ರೇಖೆಗಳು (16141408) ' ಎಂದು ಹೆಸರು (ಕೂಗೋಳ. ೬) : ಸ. 


ನಃ 


ಮಧ್ಯಾಹ್ನಕ್ಕೆ (೧೨ ಗುಟಿ) 
ನಂದು ಮಧ್ಯಾಹ್ನ! 
(ರೂಪಿನ. ೩). [ಸಂ. 
ಮಧ್ಯೆ, (ನಾ). ೧. [ಕಾಪ್ಯಮಾ] ನಾಯಿಕೆಯರ ಭೇದಗಳಲ್ಲಿ ಒಂದು 


ಹರಯದ ಹೆಂಗಸು : ಸ್ವೀಯಳಲ್ಲಿ ಯೌವನ ಮತ್ತು 


ಎರಿಯಲ್ಲಿರುತ್ತಾನೆ. ಆ 


ದಾಟುವ ಸಮಯವೆಂದು ಹೇಳ 


ಸ್ಯಮ್ನರೇಖಾ ] 


ಸೆಂಸಾರಾನು 


ಭವದ ಮೇಲೆ ಮುಗ್ಧ ಮಧ್ಯೆ (46೨. 
399) ೨. [ಛಂದ] ವರ್ಣಭಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
ಛಂದಸ್ಸುಗಳಲ್ಲಿ ಮೂರನೆಯದು : ಉಕ್ತಿ ಅತ್ಯುಕ್ತೆ ಮಧ್ಯೆ... 


ಉತ್ಕೃತಿ ಎಂದಿಪ್ಪತ್ತಾಜಿಂ ಭಂದಂಗಳಕ್ಕುಂ (ಛಲೋ. ೦೪೬ ವ): 


೬೯೧೫ 


10 


38 


2130 


ಮನ 


ಉಕ್ತಿ ಅತ್ಯುಕ್ತೆ ಮಧ್ಯೆ (ಕೈರಿತಿ- ೭6): ಹ.ಎಮಧ್ಯಮೆ ೫ : ಶ್ಲಥೆ 
ಘನೆಯರೆರಡುಗುಣಮೊಂದಿ ತೋಟ್‌ರಲವಳಿ ಮಧ್ಯೆಯೆನಿಸಿರ್ಪಳ" (8ತನ- 
೫-೩): ಶ್ಲಥೆ ಮಧ್ಯೆ ಮಾನೆಯರೆಂಬ ಆಕಾರಯಂಕ್ತ, ಸೀದುಂತಿನಿಯರಿಂ 
(ಕೇಳ. 00) : ಮೊದಲು ಸ್ರವಿಸಿದಡೆ ಶ್ಲಥೆ ನಡುವೆ ಸ್ರವಿಸಿದಡೆ ಮಧ್ಯೆ 
ಕಡೆಗೆ ಸ್ರವಿಸಿದಡೆ ಘನೆ (ಕಾ: ೨೦೦). [ಸಂ. ಮಧ್ಯಾ] 
ಮಧ್ಯೆ, (ಅ). ನಡುವೆ: ಮಧ್ಯದಲ್ಲಿ : ಮೆರೆದುವು ವಿಷಯಮಧ್ಯೆ 
ರಾಜಧಾನಿ ಆಯೋಧ್ಯೆ (ಶ್ರೀರಾಮ. ೬-೦೫೬). [ಸಂ. ಮಧ್ಯೆ, ಮಧ್ಯೇ) 
ಮಧ್ಯ್ಯೈಕನಾಡಿ (ನಾ). [ಜ್ಯೋತಿ], ಇಪ್ಪತ್ತೇಳು ನಕ್ಷತ್ರಗಳನ್ನು 
ವಿಧ್ಯುಕ್ತವಾಗಿ ಮೂರುಸಾಲುಗಳಲ್ಲಿ ಬರೆದಾಗ ಮಧ್ಯದ 
ಸಾಲಿನಲ್ಲಿ ಬರುವ ನಕ್ಷತ್ರಗಳು: £ ಭರಣಿ. ಮೃಗಶಿರ, 
ಪುಬ್ಬೆ, ಚಿತ್ತೆ, ಅನೂರಾಧ, ಪೂರ್ವಾಷಾಢ, ಧನಿಷ್ಠ, 
ಉತ್ತರಾಭಾದ್ರ. ಈ ನಕ್ಷತ್ರಗಳು ಮಧ್ಯೈಕನಾಡಿ ನಕ್ಷತ್ರಗಳು. 
ನಾಡಿಯಲ್ಲಿರುವ ತರುಣತರುಣಿಯರಿಗೆ ವಿವಾಹ ಕೂಡ 
ದೆಂಬ ನಂಬಿಕೆಯ; [ಸಂ, ಮಧ್ಯೈಕನಾಡೀ] 
ಮಧ್ಯ ಕಮತ (ನಾ). ಮಧ್ವಾಚಾರ್ಯರು ಸ್ಥಾಪಿಸಿದ ಮತ; ದ್ವೈ ತೆ 


ಪುಷ್ಕ. 


ಒಂದೇ 
ಒಂದೇ 


" ಮತ : ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡ (ಶೃರೆಂಡ- ೦-೨೦೪ 
ಶಲ್ಲವ)- `ಮಾಧ್ವಮಂತ' ಪರಾ: [ಸಂ.] 

ಮಧ್ವಾಸವ (ನಾ). ೧. ಮಾದಕಪಾನೀಯ : ಮದ್ಯ. ೨. ಹಿಪ್ಪೆ 
ಹೂವಿನ ಹೆಂಡ: “ಮಧ್ವಾಸವಃ, ಮಾಧವಕಃ, ಮಧು - ೩ ಹಿಪ್ಪೆ 
ಹುದ್ದಿನ ಹೆಂಡದ ಹೆಸರು” (ಸಿಾಂತಿ- ೩೦೮) - [ಸಂ.] 

ಮನ್‌ಸಬ್‌ (ನಾ). ಇರಾದೆ: ವಿಚಾರ: ಯೋಚನೆ ; ಈ ಗರೀಬ 
ಪಾಳಯಗುಾರ ಏನ ಕೊಟ್ಟುನು?  ನದಾಬಸಾಹೇಬರು ಜಹಗೀರ್‌ 


ಕೂಡುವ ಮನ್‌ಸಬ್‌ ಮಾಡಿದಾರೆ (ಕಣ. ೩೩) - 
[ಅರ. ಮನ್‌ಸೂಬದ್‌ ; ಹಿಂ. ಮರಾ. ಮನೀಸೂಬಾ] 
ಮನ್‌ಸಬ್‌ದಾರ. ಮನಸಬದಾರ (ನಾ).. ಒಬ್ಬ ದೊಡ್ಡ೦ಧಿಕಾರಿ : 
ಮಂತ್ರಾಲೋಚನಸಭೆ ಎಂಬ ಮನ್‌ಸಬ್‌ದಾರರೊ ಸಹಾ ಇರುತಿದ್ದರು 


ತ). ಮನಸಬದಾರ : ನಿನ್ನ ಸ್ವಾಮಿಯಾಗುವವನು 
ಸೀಮೆಗೆ ದುಸಸಬದಾರನಾಗುದನು (ಕಶಾಕುಂ. ೬೬); 


ಮಬಾರಕನನ್ನು ಕ್ಷಮಿಸಿ ಅವನನ್ನು ದೊಡ್ಡ ಮನಸಬದಾರನಾಗಿ ಮಾಡಿದನು 


(ಅಂಕು. 3೨9) - [-ಪಾರ. ಹಿಂ. ಮರ್ನಸರ್ಬದಾರ್‌) 
ಮನ್‌ಸಬ್‌ದಾರಿ (ನೂ). (ಮನ್‌ಸಬ್‌ದಾರನ) ಹುದ್ದೆ ; ಪದವಿ: 
ಅಧಿಕಾರ : ನನಗೊಂದು ಮನ್‌ಸಬ್‌ದಾರಿಯನ್ನು ಕೊಡುವೆನೆಂದು 


೨ ಹೇಳಿದ್ದರು (ಶ್ರೀಮತಿ. ೯೯). 
[-ಅರ. ಹಿಂ. ಮನ್‌ಸಬ 


೧. ಅಂತರಂಗ : ಚಿತ್ತ; 


ಮನದೊಳ್‌ 


ಮನಸ್ಸು : 
ಮನಸ್ಸು : 


ಭಕ್ತಿ ಮನವಾ ಪರಕೆ (ತರ. ರೇ. ಮೊಗದ ದುಗುಡ 
ಬೆಸಗೊಳಲು (ಕೊರಣ. 
-೬),: ೨. ಇಷ್ಟ; 
7ರಲಕ್ಕುಂ (ಕಾರಾಕ್ಕ- 
೪. ಬುದ್ಧಿ; ಚಿಚ್ಛಕ್ತಿ. ೫. 

ಮಾಡಿ ಮಾಡಿ ಕೆಟ್ಟರು ಮನ 


ತ] 


; ಕಲ್ಪನೆ. 


ವಿಲ್ಲದೆ (೨ಿಕವ- ೨4೩)- 
ಮನಕ್ಕೆ ತರು - 


ಮನಸ್ಸಿಗೆ ತಂದುಕೊಳ್ಳುವಂತೆ ಮಾಡು ; 


ಗಮಂನಕೊಡುವಂತೆ ಮಾಡು : ನೆಗೆಯುತ್ತುಮಿರ್ಪ ತುಂಬಿಗಳಲ್‌ಪಂ 


ತರಲಾರ್ತುವು (ಶಂ. 4-೭). ಮನಕ್ಕೆ ವರ, ಮನಕೆ ಬರು 


೬೯೧೬ ನಂಗೂಡು 


ಮನಸ್ಸಿಗೆ ಬರು ; ಕಚ್ಚಾ ದೆಳಿತು ಮನಂಗದಡಿ ಲಜ್ಜಿಸುತ ತಲೆವಾಗಿ (ಎಸಪು. ೨೦-೨೪). 
[ ಪಾನ 4 ಕಡೆಡು,] 


ಕಣ್‌ ದೆಸೆಗೆ ಕೆಂಪನೊದವಿಸಿದುದು ದಿಗ್ವನಿತೆಯರ್ಗೆ ರಕ್ತಬಲಿಯಂ ಮನಕ್ಕೆ 
ವರೆ ಬಳಿದ ಮುನಿಸೆ ಕುಡುವಂತಾಗಳ* (ಅವಿಪು. ೦೪-೨ 
ಮನಕೆ ಬಂದಡೆ ತುಪ್ಪೆವದೆ ನೆಲ: 
(೧4. 09-00) ; ಮನದೊಳನುದಾನಿಸದೆ. 
ತಾಯೆ ತಾತನ ಮನಕೆ ಬಹುದಿದು (ತೊರರಾ- ೨-೩-೨೨)... ಮನದನ್ನ ಜಿಸಿ ಪೋದ: (ಆಂತ. ೩-೨೬ ಐ). [ಮಃ 
೧. ಪ್ರೀತಿಪಾತ್ರನಾದವನು : ಆತ್ಮೀಯ: ತನ 
ಸಾರಥಿಯಂ ಚೋದಿಸಲ್ವೇಚ್ಛಿ (ಅಂಥ. 03-೭9 2); ದು 


ತಿಳೆದುಕೊಳ್ಳು: ಇತರರ 


+0] 
ಮನಂಗಲ್ಲಿ ಮನಗ (ನಾ). ಮಾನಸಿಕವಾಗಿ ಶೂರನಾದದನು : 
ದೊಡಿದರೊಂದು ಪೊಟ್ಟು [ಮೊಂದರ ೭ಂ]ದಿರ್ಚಲಾಆಡೆ ಮನಂ 


ಕದನತ್ರಿಣೇತ್ರನಾ (| ಮನಗಲಿ; 'ಮನ 


ಪನಿತುದಳಿವೆರಳು ಮಿತ್ರ ಮೇಧಾವಿಳೆಂ . . , ಹಾರ್ಶ್ವದೊಳ್‌ ಕು ತ 
(ಕುಸುಮಾ, ೧೦-೦೭) ; 
ಕೆಳೆಯರೊಡನೆ . 


ನಗಾಣು (ಕ್ರಿ). ೧. ಮನಸ್ಸನ್ನು 
ನುತಿಸಿದರ 


ನೆ 
ಗ್ರಹಿಸು; ಜಲದೇವತೆಗಳಪ್ಪೊಡಂ 


ಅಭಿಪ್ರಾಯಪೆನೆ: 


(ಶಾರತಂ- ೪-4೬). ವಿ. ಪ್ರಿ 


ಮನದನ್ನಂ-ಈ 


ವಂತೆ ಶೂಸಂ ಗಂಗೆಯೊಳೀಡಾಡಿ 
ಕರಂ ಕಡುಬಡವಾಗಿ. 


ರಿರ್ದ ಕಾಮಿನಿಯಂ ಕಂಡು ದುನಂ 


ಸರದು ನಿಧಾ 
(ಶಂಪರಾ- ೦-೯೩ ನ) 


ಚ್ನುಗೊಂಡ ಕಮುರಾಯ 


ಸದೇಕಂಂತಕೆ ಕರೆದು (ಉನ: ೬-೩ ನ); ಮಾತಾಡಿ ಮನಂಗಾಣ್ಟೆ 


ಂತ್ರಿವರಂ ಮಾಡಿಸಿಯುಂ ಮಾತಾಡದೆ ನೋಡದೆ ಕಂದರ್ಪ 
೯೦ (ಕುಸುಶೂ- ಆಂ). ೨. ಚಿತ್ತಕ್ಕೆ ತೋರು; 
ಮನಸ್ಸಿಗೆ ಬರು; ನಿಮ್ಮ ಮನಂಗಂಡಂತೆ ಆಂ ವರ್ಶಿಪೆಂ ದಿಟಂ 


|| (6ರ್ನುತ- 8, ಮನಗಾಣ್‌ ; ೨. ಮನಗಂಡ ಒಂದು ಪೆಂಡೀ 
ಸಃ 


ಇಷ್ಟವಾದುದು: ಅಕ್ಕ ನಿಜ 
ಸುಂ (ತುದ್ರ ಫು. ೬-೭). 


a 4 
ದೆನ್ನಳಪ್ಪ ಕೆಳದಿಗೆ ನಿವೇದೃಡಸ;ಖಂ ಸಃ 


6-೭6 2) ; ನಾಣ್ವಿ ನೋಡಿದಳ್‌ ತಾಮ್ಮನದನ್ಸಳಸ್ಟ್‌ ಕಳೆಭಾಷಿಣಿಯಂ ಕಟ್ಟಿಕೊಂಡು ಬರತೀನಿ (ತಂದು. 6). ಹಿ, (ಖಚಿತವಾಗಿ) ತಿಳಿದು 
ನಯನತ್ರಿಭಾಗದಿಂ (ತಂತ್ರ. ೩-೬೨); ಮನದನ್ನಳಸ್ಟ 'ತನ್ನನುಚರೆ ಕೊಳ್ಳು ; (ಸ್ಪಷ್ಟವಾಗಿ) ಗ್ರಹಿಸು : ನಿಜವಾದ ವಿಷಯವನ್ನು ನಾನು 
ಹರ್ಷವರ್ಧನೆಯ ವಳ್ತಿಮನೀಕ್ಷಿಸಿದಳ್‌ (ಕುಸುವಾ: ೩-೩೦). ೨. ಪ್ರಿಯೆ; ಪುನಗಂಡೆ (344. 33); ಹುಡುಗರನ್ನು ಅಂಕೆಯಲ್ಲಿಡದಿದ್ದರೆ . 


ನಲ್ಲೆ: *“ ಮನದನ್ನಳ್‌ ಕಾದಲೆಯೆಂದಿನಯಳ್‌ * (16%. ೧೭) 
ಮನದನ್ನೆ ಇ ೧. ಪ್ರೀ: ಪಾತ್ರಳಾದವಳು : ಆಡದಿರು ಮಃ 
ಇದಿರಾಡದಿರು (2956. 4-0): ೨. ಹೆಂಡತಿ 
ಯೆನಲು ಭಾರ್ಯೆ (ಕಕತ. 6): ಮನದನ್ನೆ 
ವಿಲಾಿನಿಯರಾದ್ವರ್‌ . 


ಕಾರ ತರುವರೆಂಸು ಕಳಸಾಪುರದ ಹಿರಿಯರು ಮುನೆಗಂಡರು (೪ರ. 

ಮನಗಾಣು : ೩. ಈಗ ನೀತಿಯನುಸುರಿದರೆ ಮನಗಾಣನೇ 
(ಕುಪ್ಮಾನಿ. 00-24) ; ಇದು . - . ಜೀವಾತ್ಮ ಮತ್ತು 
ಗೆ ಇರುವ ವ್ಯ: 


ವನ್ನು ಮನಗಾಣುದಂತೆ ಮಾದು 
ತ್ತದೆ (ತತ್ಮಪ್ಪು- 00)- [ಪುನ 4 ಕಾಣ್‌] 


ವಿನಯಾರ್ಣವಂ . . . ಮನಂಗಾಪು (ನಾ). (ಆಲಂ) ಮನಸ್ಸಿನ ನಿಗ್ರಹ್ಮ- ಸಂಯಮ: ಏಕೆ 
ನೆನಪ ಮಾಂ! 30|  ಮನಂಗಾಪಟ್‌ದು ಬಂದು ಮುಟ್ಟಿದೆಯೋಪನೆ ನೀನೆನ್ನ ಪಾಪಕರ್ಮಿಯ 


ಮಂಡಿಗೆ ಇ (ಆಲು) ವಾಸ್ತವ: ಮೆಯ್ಯಂ (ಶುಶರಾ- ೨-೨೦). [ಮನ 4 ಕಾಪು] 

ಎರಡು ಭಂಷೆಗಳಿಗೆ ಏಂಲಿಪಿಸಾ! ಮನಂಗಿಡಿಸು " ಮನಂಗೆಡಿಸು ' ನೋ. 

ಉಳಿಯುವುದು (ಸಂರ ೬)... ಮನದರಸಿ ಎ ಮನಸ್ಸಿನ ಒಡತಿ: ಮನಂಗಿಡು " ಮನಂಗೆಡು' ನೋ 

ಹೃದಯೇಶ್ವರಿ : ನಿನ್ನನ್ನು ಬಿಟ್ಟು ಅರೆಗಳಿಗೆಯೂ ಇರದಂತಾಗಿದೆ| [ಮನಂಗುಂದು. ಮನಗುಂದು (ಕ್ರಿ): ಧೈರ್ಯಗುಂದು ; ಎದೆಗುಂದು ; 
ಮನದರಸಿ (ಕುರು. ೩5)... ಮನದೆಗೊಳ್‌ ಎ ೧. ಮನಃಪೂರ್ವಕ [1 ಉತ್ಸಾಹ ಕುಗ್ಗು 2 ಈಗಳೇ ತೋರ್ಪುದೇನಾ ಜ್ಯೋತಿರ್ಲೊೋಕಂ ಮನಂ. 
ವಾಗಿ ಅಂಗೀಕರಿಸು ; ಮನಸಾರೆ ಒಪ್ಪು: ಈತನಳುರ್ಕಿ 


ಮನುರ್ಕುಮಂ ಕಸಿ ಗೆಲ್ವಮೆಂದು ಸುದಿದ ಮ 


ಗುಂದದಿರಿಮಿವು. ಮೆನೆಸ್ತಾಪಮಂ ಮಾಡವು (60. ೬-4೩) ; ನಿಸಿತ 
ತಿಗೆ ಕುಸಿಯದೇ ಕಂದದೆ ಮನಂಗುಂದದೆ (64. -೬೪) 
ರಾಮಂ ಮನಂಗುಂದಿದನೇ (ತ. ೪). ಮನಗುಂದು : 


ಶ್ರಿಗಳೆ ಮಾತಂ 


ಅನಿಲಜನ ಘಾತಕ್ಕುಪಾ: ನೆನೆನೆನೆದು ಮನಗುಂದಿ (ಸಂಥಶ- ೦-೩೨) ; 
ಮಾರುತನ ಸೌರಛ್ಯವ ಬಟ್‌ವಿಡಿದು ಮಾಖಾಕಾರಪರಿವೃಢನ ಮಂದಿರಮಂ|(0| ಸೋಲದಲಿ ಮನಗುಂದಿ ಹಾಯ್ದುರು ಬಿಟ್ಟಿ ಮಂಡೆಯಲಿ (ತಳತ, ೯-೩೨) ; 
ಸಸಹೊಟದರಂ  ದಾಮೋದರಂ ಪುಗುವುದುಂ (82. ೬-೦೨ ನ)- ಚಿತ್ರರೇಖೆಯೈತಂದು ವಿಲಾಸವಳದು ಎಂದಿ ಪೂಸರಲನಲೆಗೊಳಗಾದ 
ಮನದೆಗೊಳಿಸು ಎ ಮನಸ್ಸಿಗೆ ಓಡಿಸು ; ಮನಸ್ಸನ್ನು ್ನ ಆಕರ್ಷಿಸು; ತನ್ನೊಡತಿಯನಾಸರ ಕಂಡು ನುಡಿದಳು (ಕಠ, ೧೦-೦). 
ವಿನಯಂ ಸಹೆಜಂ ಕೃತ್ರಿಮವೆನಿಸಿದವವು ಬೇಜಿವೇಜಕೆ ವಿದ್ವಸ್ತನಮಂ [ಮನ 4 ಉಂದ್ಯು 
ಮನದೆಗೊಳಿಸುವುವು (ಕಂಪು: ೦೪-೬೩): [ಸಂ, ಮನಸ್‌] ಮನಂಗುಡು " ಮುನಂಗೊಡು ' ನೋ. 


ಮನಂಕಿಡು 'ಮನಂಗೆಡು' ನೋ- ೬] ಮನಂಗೂಡು, ಮನಗೂಡು (ಕ್ರಿ). ಮನಸ್ಸು ಒಂದಾಗು, - ಬೆರೆ: 
ಮನಂಗದಡು (ಕ್ರಿ). ಮನಸ್ಸು ಕಲಕು; ತಳಮಳಗೊಳ್ಳು : ರೋಷ ಜಲಕೇಳಿಯೊಳೋತು ಮನಂಗೂಡಿ ನೋಡಿಯಾಡುತ್ತೆ (೧೦6. ೪-೩೬). 


ಮುನಂಗೆಡಿಸು ೬7೧೭ ಮನಂಗೊಳಿಸು 


ಮನಗೂಡು: ಕಾರ್ಯಕ್ಕೆ ಪ್ರತಿಫಲ ಬಂದರೂ ಬಾರದಿದ್ದರೊ ಸರಿಯೆ 
ಎಂಬ ಭಾವನೆ ಮೈಗೂಡಿ ಮನಗೂಡಿ ಹೋಗುವುದು (೦ತು೫ಾ- ೦೦೦- 
[ಮನ 4 ಕೂಡು) ಚ 
ಮನಂಗೆಡಿಸು. ಮನಂಗಿಡಿಸು (ಕ್ರಿ )- ಥೈರ್ಯಗುಂದಿಸು; ಎದೆಗೆಡಿಸು : (ಮನಸ್ಸಿಗೆ ಹೆತ್ತು)” 
ಗೆಡಿಶ ಪುಲಿಯಿಂ ರೌದ್ರಾಕಾರಂಗಳಿಂ ನ 
ಮನಂಗಿದಿಸು : ಪಾಂಡವರಂ ದಂಡಿನೊಳ್‌ 
ಮುನಂಗಿದಿಸಿ (ರರ್ಮಾಮ್ಮ. ೭-೪೩). [ಮನ - 
ಮನಂಗೆಡು, ಮನಂಕಿಡು. ಮನಂಗಿಡು (ಕ್ರಿ). ೧- ಮನಸ್ಸು ಹಾಳಾಗು,- 
ಟ್ಟಿಹೋಗು ; ಕೇಳ್ದು ಮನಂಗೆಟ್ಟು ೦ದಮಿರಲಾಜದೆ 
ಬಾಯ್ವಿಟ್ಟೊಳೆಅೌ (ರವರನ್ನು. ೩-೨೩೪)- ೨. ಫೈರ್ಯಗೆಡು; ಅಧೀರ[10| (ಜಂತಿತೆ. ೦-೮೦); 
ವಾಗು ; ಎರಡು ಕಯ್ಕಿಂ ಮಸಗಿ ಮನಂಗೆಟ್ಟು ಮರುಳೆಪೊಲ್ಲು ಕೈಕೊಂಡನವಂ ಕಾಂಮಾಂಸವಿ: 
ಅಸುತ್ತುಂ (ರರ್ಶಾಕ್ಶು- ೧-೧೬೫): ಸಲೆ ಮಾಯಾಮೋಹವಾಚ್ಚುದಿಸೆ ನೆಜಕಿ 
ಧೃತಿಗೆಟ್ಲಿಂ. , . ಮಿಗೆ ಮನಂಗೆಟ್ಟಿನಾನುರ್ಬುಗೆಟ್ಟೆಂ ತಲೆಗೆಟ್ಟೆಂ ತಂದೆ 
(68: ೫). ಮನಂಕಿಡು : ೧. ಇಚ್ಛಿಯಣಮಿಲ್ಲದೊಡಂ ತೆಗೆದಳ್‌ ಕರು 
ಮನಂಕಿಡೆ ಪೊಸತ್ತಪ್ಪುದೊಂದು ೩ಡಿಗಂಕುಶಮಿಟ್ಟು ಮರಳ್ಳುವಂದದಿಂ|15 
(ಉ೫ದಂಸೂ. ೭೭೨), ಮನಂಗಿಡು ; ೧, ಓಡಿ ಬೋಡಾಗಿ ಪೋಗದರಾರಟುಕದ |" ೬. 
ರಂರ್ಮ್ಮನಂಗಿದದರುರ್ಸ್ಸರ್ವ್ವಸ್ವಮಂಶೆತತ್ತಿ (ಎಂ. ಸಹ. 0೦೮-೮5 147): ಕಂ: 
೨. ಒಡೆಗುಮುಜಾಂಡವಿ: ಜೇಪೊಡೆದಾಗಳಿ  ಬೊಮ್ಮನು: ನೋಲ್ಟನಂ (ಫತೃಶಿ. ೩-೭೬ ಐ). 
ಮನಂಗಿಡುಗುಂ (ಕಂಕಣ: ೨-೭೬); ಪಿಡಿದು ತಳಾಜರೋವದೆ ಕನ: 


೨ ಸೋಲ್ತರೊರ್ವಂ ಪುಷ್ಟದೆತ್ತಂಗೆ (ನಂಂರೆ. ೦-೪೪); 
(ರಳು. ೧೧೯). 


“ಮನಂಗೊಳ್‌-ಚಿತ್ತವಿಮೋಹನೇ 


(ಕಮರ); ಆ ನಳಿನುಸೈಯ ಗೆಯ್ದುದೊಂದು 
ಳಿ ಕೊಟ್ಟಿಂ [ದು]ರ್ವಾಸಂ ವಿಳಸಿತಮಂತ್ರಾಕ್ಷೆರಂಗಳಂ 


ದಂ (ಕೂತ, 0-6೪) ; ಪತಿಹಿತಮವ: 


ಇಳೆ ನೃಪಂ ನೃಷ 


(ಎಕ. 1111, ಸೊರರಿ- 
: ಬಯಸು : ಅಪೇಕ್ಷಿಸು : ನಿರ್ನೇಗ 
ಪದಿತ್ರಶ್ರಾಪಕಪ್ರತಂಗಳೊಳೊಣರ್ದಂ 
ವೆಜಗಿ ಮನಂಗೊಂಡಾ ಯತಿಪತಿಯೊಳ್‌ 
ದ್ರತಮಂ (ತರ್ಶಥು- 0೬-೫೬) ; ಇಳೆಗೆ 
- ಪುಟ್ಟಿದಂ (೨56, ೦-೦೨೪). 
ಷಪಡು : ಆದಿಮುಧ್ಯಾವಸಾನದೊ 
ಲದ ಕಲಿತನದಳವಿಂಗೆ ವ: 


ಳ್ಳುವೆತ್ತನವನೀಚಕ್ರಂ 


ಗೊಂಡು (ಕಂಕಣ. 08-೬೩ ಐ) ;. 


ಳ್ವಿನಂ (ಕ್ಕ 110 
ಪುಂಡರೀಶಲೋಚನಂ 
ಡು ಮನೇಗೊಂಡು (9ಗ2. 


8 'ಪನವ ೨ ಕುಮಾರಿತಿಗೆ (0, 
ಮನಂಗಿಡೆ ಕಟ್ಟಿ (6ರ್ಜಾಕ್ಮು- ೦೨-3೩೯); ಪೆರ್ಬುಲಿ ಪಾಯ್ದುಡೆ ರಾಹುದೆಂ ೩0 ಹಿ ಪ ನ ಭಸಿತ ಗಂಧಾಕ್ಷತೆ ಭಾಳಲಾಂಛನವೆತ್ತುವವನೀ 
ದೊಡಾರಳವ[ಡ]ದಾರ್ಮ್ಮಣನಂಗಿಡದರ್‌ (ಒಕ. ೫1: ತತ್ತರು-04-೪೦; 1134)- ಸುತರು (ಮೋಶತು ೩೪9). ೬ ಗೆಡೆದಚ್ಚಿರರ್‌ ಮನಗೊಂಡೊಡ 


[ಮನ + ಕೆದ್ಕು] ನೊಡನೋರಂತು ತುಳ್ಳು 


ಕರಿಸಿದೊಡೆ (ಹಂ 3೬4) 
ಮನಂಗೆಯ್‌ (ಕ್ರಿ). ಮನಸ್ಸುಮಾಡು : ನಿರ್ಧರಿಸು : ಸಂಕಲ್ಪಿಸಂ : 
(ಕ್ರಿ) ಸ 


ಎಂದಿಅ್‌ವಡಂಬುಜ: 


'ಿಯಿದಿರೇ (ಕವ್ಯಾರ್ರೂ 9-೬), 
[ಮುನ 4 ಕೊಳ್ಳ) 
ಗೊಳಿಸು (ಕ್ರಿ). ೧. ಮನಸೆಳಿ: ಆಕರ್ಷಿಸು; ನೆಗಬ್ಬ 
ಗೊಳಿಸಿ ಮಾರ್ಗಮೊಡುಳಡೆ ದೇಸೆ ಕಬ್ಬಮಂ ಬಗೆಗೊಳಲಿಂತು 
ಜಸಾರ್ಥಕಂ (ಗಂಡು... 0-೩೬) : ಮನಂಗೊಳಿ 
'ಜ ಧಾರಾಗೃಹಶಾಳಭಂಜಿಕೆಗಳಂತಅವಟ್ಟಿಗೆಯೊಳ್‌ ಲತಾಂಗಿ 
ಯರ್‌ (ಶತೃಫು- ೨-೨೦). ೨. ಆಹ್ಲಾದವನ್ನುಂಟುಮಾಡು ; ಅನಂದ 
ಗೊಳಿಸಿದಂ 


ವಿಭೀಷಣ . 


ಸ್ಹ ಕಾದಲ್‌ 
4೬ ಕಯ್‌] 


ಬರೆ (ಹರವೂ: ವ) ಜೆ: 
ಮನಂಗೊಡು. ಮನಂಗುಡು, ಮನಗುಡು 
ಮನಸ್ಸುಕೊಡು ; ಗಮನಿಸ: 
ಪೃದಯೆಯಾಗಿ ದಂನಂಗೊ! 


ಭೂದಲ್ಲಭನಂ ಮ 


ದುನಂಗುಡದೆಬ: ದರ ಮಾತಂ (ಅತಪು- ೧-೩೦) ; ಮರಲ್ಳಿವೆಯಿಕ್ಕದಾರಿ 
ಕೇಳಲು ನೀಂ ಮನಂಗುಡಲ್ವೇಡ (ಶುತತು- ಇ): ಮನಗುಡು: ಪೊಡೆವಟ್ಟೆನಟ್ಕ ಆೌಂ 
ಮಂಗಳಾರತಿಗೆ ಮನಗು[ಕಾಕಾಂ- ಗೊ)ಡಲೇಳೈ (23೫. ೦೨-೩೦ ರಣೇ). ಪ )ದಿಶಾವಧೂಟಿ ನಿಜಭಾಳದೊಳೊಲ್ಬು ಮನಂ 


ಮನಗೊಡು; ಚುರುಲತೆಯೊಡನೆ ಓದುವುದು 
ದೊದಲಾದ ಸಂಗತಿಗಳಿಗೆ ಅವನು. 
(ಇಶ್ಶಕ- ೨೬೪) - [ಮನ 4 ಕೊಡು] 
ಮನಂಗೊಳ್‌. ಮನಗೊಳ್‌ (ಕ್ರಿ). ೧. ಮ : 
ಬಾಡದೆ ಬಾಸಿಗಮುದೆಚೆಲ್ವೋಡದ ದಿಮ್ಕಾಜರಂ ಮನಂಗೊಳೆ (6೨4. 
೬-90): ೨. ಮನಸ್ಸಿನ ಆಕರ್ಷಣೆಗೆ ಒಳಗಾಗು.- ಸೆಳೆತಕ್ಕೊಳಗಾಗು: 
ಅಂತು ಕಂಡು ಮನಂಗೊಂಡೆತ್ತಿಕೊಂಡು ಮನೆಗೆ ತಂದು ರಾಧೆಯೆ: 


ನರೆಯುುದು. , , ಇವೇ 


ಮೇಲೆ ಮನಗೊಡತಕ್ಕದ 35 


ದೊಟ್ಟಮರ್ಚಿ (ಇರಲಿ 00-೩0). 
ಒಪ್ಪುವಂತೆ ಮಾಡು : ಆ ಮಹೋದಾರೆಯಂ 
ದಪ್ಪದು (ಉರಂಜಾ- ೪೦). ೪. ಶೋಭಿಸು ; 
ಗಳಿಂ ಮನಂಗೊಳಿಸುತ್ತಿರ್ಪದು 
ನ ಮಂಟಪಂ ಮನಂಗೊಳಿಪ 


1... (೬. 


'ಹಮಂಗಳಮದು ಕುಂತಿ ಮಾದ್ರಿ 


2ರಾಜನಾ (ಶುಶ2. ೦-೦೦೬) ; ಉಂಗುಟ್ರ 


ನಲಳ 'ಸೋಂಕಿಲೊಳ್‌ ಕೂಸನಿಟ್ಟೊದೆ (ಊಕಣ. ೧೯೬ರ): ಗೊಳಿಸುವ ಭೂಷಣಗಳ ಹಿಂಗದಿತ್ತವನ. 
ಲ್ಲ ph ) ತ್ರ: 

೨-೧೦೦). ಮೊನೆಗೊಳಿಸು ; ೩. ರುಜಮರಾಳಮತ್ತೇಭ 
ಗದ ಸದ್ಧತಿಯ ಮಾಜದೆ ಮನಗೊಳಿಸುವ 


ನಡೆಗೊಂಡುದಾ ಜಾಣೆಯ ಸುಖ 


ಭಿಶ್ತಿಯೊಳ್‌ ಪೊಳೆವುತಿರ್ದ ನಿಜಪ್ರತಿಬಿಂ: 


ಪೇಜು" ನಗಿಸುವಯ್‌ (ಕಾರಂಪೂ- 0000), ೩. ಶೋಭಿಸು : ಒಪ್ಟೆ 


ತನುರೋಮರಾಜಿ ವಿಲಸದ್ದೂ: 


ಕುರ; 


(ಮೋಹಕ ೪೦-೩೬). ೪, ರಾಮ 
ಪಂಚವರ್ಣಿ ಪಡೆಗುಂ ಚಿತ್ರಾಂಗನಾಶಂಕೆಯಂ (ಉತತ್ರ. ೨೨೪೪). ೪. ಮನಸ್ಸಿಗೆ] 4 | ಣೀಯತೆವೆತ್ತ ಚೆಂದಳಿರ್‌ ಮಿಡಿಯಿಂದೆ ಮಾಮರ ಮನಗೊಳಿಸಿದುವು 
ತಂದಂಕೊಳ್ಳು ಸ ಮೆಚ್ಚು : ಬೆಜಗಾಗಿ ಸೋಲು ಪೊಸರೂಪಂ (ಮೋಪತ. ೨೪ ೫೪). ಗೊಳ್‌ 4 - ಇಸ್ಬು] 


ಮನಂದಣಿ 


ಮನಂದಣಿ, ಮನತಣಿ, ಮನದಣಿ (ಕ್ರಿ). ಮನಸ್ಸಿಗೆ ತೃಪ್ತಿಯಾಗು : 
ಸಿಂಹಾಸನವೇಜ್‌ ಮನಂದಣಿವುತ್ಸವದಿಂದೋಲಗಮಿರ್ದಂ (ಇದುಕಾ- ೩-೦) ; 
ಫುಲ್ಲಶರಕೇಳಿಯಂ ಮನಂದಣಿಯೆ ತನು ಕರಗಲನುಭವಿಸಿ (ಕಾಜಕೇ. 
0-೩೩ ಇ). ಮನತಣೆ; ಕೊಡುವ ಕೊಳ್ಳುವ ಬಗೆಗಳೊಡವೆರೆದು ಮನ 
ತಣಿಯೆ (೫೮ರ: ೩೦-೦೨೬). ಮನದಣಿ ; ಮನದಣಿದು ಹರುಷದೊಳ: 


ಕೊಂಡಾಡಿದಂ  (ರೀಕಾಶೋ. ೧೦೨-೮): ಮನದಣಿದು ಕಣ್‌ದಣಿದು 


ಹರುಷಾಶ್ರುಗಳುಗುತ್ತಿರೆಲು (ಸತ್ಯ. ೨೯-೦೬) ; ಆ ತಧನರತುನ 
ಭಂಡಾರವನು ತೆಗತೆಗಸಿ ಮನದಣಿಯೆ ಯಾಚಿಕರಿಗಿತ್ತುದನೆನಗೆ ಬಣ್ಣಿಸಲಳವ್ರ 


(ಕುವ್ಯಾಳ. 6-00) - [ಮನ + ತಣ) 

ಮನಂದರ್‌, 'ಮನತರು, ಮನದರ್‌ (ಕ್ರಿ). ಮನಸ್ಸುಮಾಡು ; 
ಆಸೆಪಡು ; ಅಪೇಕ್ಷಿಸು : ಈ ತಪಕ್ಕಮ್ಮ ಮನಂದರಲ" ನಿಮಗೆ ಸಲ್ಲದು 
(ಪು. ೪-೬೮) ; ಪಾಲಿಂಗೆ ಬೆರ್ಚಿ ತುಪ್ಪಕ್ಕಿನಿಸಪ್ಪೊಡಂ ಮನಂದರಲಾಲದೆ 
(ರರ್ಮಾತ್ಕು- 0-03) ; ನರನಾಥಂ ಮೃಗಯಾವಿನೋದದೊದವಂ ನೋಡಲ್‌ 
ಮನಂದಂದಪಂ (8650. ೬೬). ಮನತರು ;' ಬರೆದು ಕೊಡುವೆನು ಸ್ಥಿರ 
ಚರಾಸ್ತಿಯ ಉಂಬಳಿ ಎಂದುಸುರಿ ಮನತಂದು ಬಿರುಮನ ಕಂದನಹ 
ಕಡೆಕಂಜಯಾ ಒಂದನುಳುಹಿದ ಹಿಂದೆ ಕಳುಹಿದ ಇಂದುನಾಥಾಧೀಶನು 
(ಕುಪು- ೨೦-8೨). ಮನದರ್‌ ; ಕೆಡಿಪೆನಿಂದೆ ಮನದಂದಾ ನರಗಂ ಸುತ್ತಿದ 
ಕೊಟುಂಬಸಹಿತಂ (ಎಳ. ೫17, ಶಿತಶೊ- ೭೮-೩೬ ; 1292) ; ಉರಿವನೆಯ 
ಬೀಡಾರದಲಿ ಬಿಡಿಸಲೈ ಮನದಂದ (ಕರ್ಮಾ. 6-೬೦); ಕಾವ್ಯಸ್ಥರೂಪದನ್ನು 
ಮನದಂದು ಸ್ಥೂಲವಾದ ವಿಭಾಗಗಳನ್ನು ಮೇಲೆ ಸೂಚಿಸಲಾಗಿದೆ 
(ತರು, ೨). _ [ಮನ 4 ತರ್‌] 

ಮನಂದೀವು (ಕ್ರಿ). ಮನಸ:್ಸಿತುಂಬು ; ಮನಸ್ಸಿಗೆ ತೃಪ್ತಿಯಾಗು : 
ಕಣ್ಬೀವಿ-ನೋಡಿ , . - ಮನಂದೀವಿ ನೆನಹಿನೊಳಗಿಟ್ಟು (೧06. ೩-೦೦೯ ನ) 

[ಮನ + ತೀವು] 

ಮನಂದೆಗೆ (ಕ್ರಿ). ಮನಸ್ಸನ್ನು ಹೀಂತೆಗೆದುಕೊಳ್ಳು ; 

ಹಿಂಜರಿ ; ಸಿದ್ಧರ 


ಹಿಮ್ಮೆಟ್ಟು ; 
ಸಮರಕೇಳಿಗಪ್ರಸಿದರೆನಿಸಿ 'ಮನಂದೆಗೆಯೆಯುಂ 


ಸಾಧ್ಯರ್‌ ಹೇಳಲಸಾಧ್ಯರೆನಿಸಿ ಬೆಂಗೊಟ್ಟೋಡೆಯಂಂ (೩1೨. ೦೩-೭೬ ನ). 
[ಮನ 4 ತೆಗೆ] 
ಮನಂದೋಜಿ: (ಕ್ರಿ). ಮನಸ್ಸನ್ನು ತೋರಿಸು: ಮನಸ್ಸಿನಲ್ಲಿ 


ಇದ್ದುದನ್ನು ಹೇಳು ; ಮನಸ್ಸಿನ ಆಶಯವನ್ನು ವ್ಯಕ್ತಪಡಿಸು ; 
ಇಂದುವರಂ ದೇವರ ಮನಂ ನೊಂದಪುದೆಂದು ಮನಂದೋಜದಿರ್ಪಳ* 
(ಗರಂ. &೪9)- [ಮನ 4 ತೋಟು] 

ಮನಂಬಡು (ಕ್ರಿ). ೧. ಮನಸ್ಸುಮಾಡು ; ಒಪ್ಪು; ಸಮ್ಮತಿಸು: 
ರಾಗಮರ್ಥಿಯೊಳೆ ಸೌಂದರಿಯಂ ಕುಡೆ'ಬಂಧುಗಳ್‌ ಮನಂಬಡೆ ಕಡುರಯ್ಯ 
ಮಾಯ್ತುಮಿತನೇಜನೊಳಂದು ವಿವಂಹಮಂಗಳಂ (6೭4. ೪-೩); ಮನಕೆ 
'ವಂದೊಳುವೆಂಡಿರೊಳ್ಳಿಬೆವೆಂ ಮನ:ಬ್ಯೀಬಸ್ಯಡೆ ನಿಚ್ಚಲುಂ (ರರ್ಮಾಮ್ಮ- 
೬-3). ೨. ಅಂತರಂಗಕ್ಕೆ ತೃಪ್ತಿಯಾಗು : ಮನದಣಿ : ಪುಣ್ಯಾಸ್ರವ 
ಕಾರಣರಂ ಪಿಹಿತಾಸ್ರ ವಮುನಿಪತಿಗಳಂ ಮನಂಬ್ಬೀಬ]ಡೆ ಕಂಡು (6ಂಫ್ಯ. 
au): [ಮುನ 4 ಪಡ್ಕು] 

ಮನಂಬಯಸು (ಕ್ರಿ). ಅಂತರಂಗವು ಬಯಸು,-ಅಪೇಕ್ಷೆಪಡು : ಅನ್ನು 
ಮಹಾಸೂಜೆಯಂ ಮಾಡಿ ಮನಂಬಯಸಿ ನೋಡಿ ಕುಳ್ಳ ರ್ನ (3323, ಸಹ. 
9೯-88; 1071 1); ವಿರಚಿಸುವೆ ಮನಂಬಯಸೆ ಮುಲ್ಲಿಜಿನೇಂದ್ರಮಹಾ 
ಪ್ರಬಂಧನುಂ (ಪುತ್ರ. ೦-೩4): ಎಳೆವಿಸಿಲಂ ಮನಂಬಯಸಿ ಕಾಯೆ (ಇರು. 
0೪) [ಮನ 4 ಬಯಸು] 

ಮನಂಬರ್‌ (ಕ್ರಿ). ಅಂತರಂಗವು ಆಸೆಪಡು ; ಮನಸ್ಸಿಗೆ ಬರು : ಮದ 
ನಾನುರಾಗಂ ಕೈಗಣ್ಮೆ . ಮನಂಬಂದ ಬಂಧದಿಂ ಸವಿ ಸವೆಯದ ಸುಸಿಲ 


೬೯೧೮ 


10 


ಟಿ 


ಮನಂಬೊರೆ 


ಸೊಗಮನನುಭವಿಸಿ (೫೬೭: ೦-೦೬3 ನ). [ಮನ 4 ಬರ್‌( ವರ್‌)] 
ಮನಂಬಸು. (ಕ್ರ)- ಅಂತರಂಗವು ಎರಡು ಬಗೆಯಾಗು ; ಸಂಶಯಕ್ಕೆ 
ಸದೊರ್ಮೆಗೆ ಸಲಷೆದೆಮ್ಮ ಮುದು. 

೦ (೦ಜಿ. ೧೪-೦೦೪): ಮಃ ದೆ. ಬರ್ಪೆದು ನೀಮೆನೆ. (ಕಾಕಣ. 
'ನುಜನ ಮಾಯೆಯೊಂದಿನಿಸು ಬೇಗದಿನೊರ್ಮೆಯೆ . ಮಾಯಮಾಗೆ 


«೨ ಇದು ಮೂರ್ಛೆಯೊಂದು ಸಂಜನನಮೊ  ನಿದ್ರೆಯೇಟ್ತರಮೊ. 
ಮುನ್ನಜಾವಂತುಟುಮಲ್ಲದೆಂದು ತಜ್ಞನಮನಿತುಂ ಮನಂಬಸುತು. 
ಮಿರ್ದುದು (ತಠ್ರಪು. ೩-೬)- [ಮನ -- ಪಸ್ಸು] 


ಮನಂಬಿಡು (ಕ್ರಿ). ಮನಸ್ಸಿನ ನಿರ್ಧಾರವನ್ನು ಕಳೆದುಕೊಳ್ಳು; ಧೈರ್ಯ 
ಗೆಡು ; ಎದೆಗುಂದು : ಅಸುವಂ ಬಿಡೆ ತನುಜನಂ ನೋಡಿ ತಾಯ್ಬಾಯ* 
ಬಿಡದೆ ವೈದ್ಯರನೀಗ ಕರೆಯೆನ್ನದೆ ಮನಂಬಿಡದೆ ಕೆಡಿಕ ಹುಳು ಕಚ್ಚಿತ್ತು 
ಮಗನಂ ಸುಡುಸುಡೀ ಸಂಸಾರವೆನ್ನದೆ (0ಸತ್ಯ- ೪6-0). [ಮನ 2. ಬಿಡು) 

ಮನಂಬೀಜು (ಕ್ರ). ಇ ಮನಂಬಿಡು: ಜೇವೊಡೆಯೆ ವೈರಿಗಜಂಗಳೆಜಂ 
ಗಳಂತೆ ಕಾಯ್ದಾಟ್‌ಮುವಾ ಖಗೇಶ್ವರನ ಕಟ್ಟು ಕಟಲ್ಲುಮು ಖೇಚರರ್‌ 
ಮನಂಬೀಜ್‌ದರ್‌ (ಉತಿಫಿ- ೪-೪). [ಮನ + ಬೀಜು] 

'ಮನಂಬುಗಿಸು (ಶ್ರಿ). ೧-ಮಸಸ್ಸಿಗೆ ತಿಳಿಯುವಂತೆ ಮಾಡು; ಮನದಟ್ಟು 
ಮಾಡು: ಅಣುಬ್ರತಾದಿಗಳನನಾಕುಲಂ ಬೆಸಸಿದಂ ಮುನಿಪುಂಗವನಾನವಂ. 
ಮುನಂಬುಗಿಸಿದೆಂ (ಸುಕುತಾ 3-9೬); ಆಕಾರ ಜೀವ ಸಂಖ್ಯಾರಚನೆಯೊಳು . 
ಮುನ್ನಮಂಕಸಂದೃಷ್ಟಿಯಿಂದಂ ಮನಂಬುಗಿಸಲ್ವೇಡೆ (ರುಣ: 18-4). 
೨. ಮನಸ್ಸು ಒಪ್ಪ,-ಮೆಚ್ಚು : ನಾಗಕನ್ನೆಯರುಂ ತಾನುಂ ಮನಂ 


ಚ್ಚ: 
ಬುಗಿಸುವಂತೆ ಮಜ್ಞನಂಬುಗಿಸಿ (ಕಕಣ, ೪-0೬ ನ): ೩. ಗಮನಿಸು; 
ಲಕ್ಷ್ಮಿಗೆ; ಪೆರ್ಮೆಯಿನಾರ್‌ ಮನಂಬುಗಿಸರೀ ಬುಧನಂದನನಂದಮಂ 


(a¥c- 0-60) [ಮನಂಬುಗು - - ಇಸ್ಬು] 
ಮನಂಬುಗು, ಮನಬೊಗು (ಕ್ರಿ). ೧. ಅಂತರಂಗವನ್ನು ಪ್ರವೇಶಿಸು : 


ಚಿತ್ತಕ್ಕೆ ನಾಟು: ನೆಗಟ್ಜರಿಗನ ಸಾಹಸಮೊರ್ಮೆಗೊರ್ಮೆ ಕೆಲದವರ 


ಮಾತಿನೊಳ್‌ ತನ್ನ ಮನಂಬು[ಣಣ. ಮಿ]ಗೆ (ದಕಣ ೬); 
ಗುಹಾಂತದೊಳ್‌ ಕಂಡು ಮನಂಬುಗೆ ತಂದು ತನ್ನ ರಥಮಂ ಸೊಗಯು: 
ಪೂಡಲೈ (ಶೇಷಿ 6) ೭ ಲಕ್ಷಣುಚಾರ್ಯರ ಪೇಟ! ಬೆಸಸಿ 
ಮನಂಬುಗುಪಂತೆ ಪೇಟಿಕ್ಟೆಲ (ಕಮದ, ॥ ವೃತ್ತಿ). 


೨. ಮನಸ್ಸನ: 

ಸೆಳೆ.-ಆಕರ್ಷಿಸು ; ಆಲಶಂಬುಮೊಲೆಳಸೆ (ಸಿತಿ ಪಾಟಲಲೋಲವಿಲೋಜನ 

ಬುಗ್ಗೆ ನಳಿತೋಳ [ಕೋ್ರಳಿಸೆಯೆ ಘಟ್ಟಿ: ಮಗುಚ್ಚುವ ಘಟ್ಟಿ ವಳ್ತಿಯಂ 
೬.೬ ಭೋರನೆ ಕಂಡು (ಶಂಕಳಾ. 6-೩); ತೊದಲ್ಲುಡಿಯ ಸೊಗಸು ತಳ 
ರ್ನಡೆಯ ಗಾಡಿ ಮನಂಬುಗೆ ಕಣ್ಣಿಂಬಾದರಾ ಲಂಬಾಲಕರ್‌ ಬಾಲಕರ್‌ 
(ಇಮಕ್ಕ- 08-೨೪), ೩. ಮನಸ್ಸಿಗೆ ತೃಪ್ತಿಯಾಗು ; ಮನದಣಿ: ಭೂ 
ದೇವಿಯಂ ಮನಂಬುಗೆ ಪೂಜೆಗೆಯ್ದು ಬಾಳೆಗಳ್‌ ಮೆಲಿದುವು. (ಕರಣ. 
6-೩3) ; ಮಧುಮಾಸದೊಳ್‌ ಕೈವಂದ ಮಾಮರನೆಳೆದಳಿರಂ ಮನಂಬುಗೆ 
ಸವಿದು (ಇಶೂಕ್ಕ. ೨೬-೦೨)- ಮನಬೊಗು : ೧. ಆ ನಿಮ್ಮ ಮನಬೊಗ್ಗು 
ವನ್ನಕ್ಕ ನೀವೆನ್ನ - ಮನಬೊಗುವನ್ಮೆಕ್ಕ ಕಾಯಗುಣಂಗಳ ಕಳೆದವರಿಗೆ 
ಶರಣೆಂಬೆ ಕೂಡಲಸಂಗಮದೇವಾ (ಬಸವ: ೫೦೨). 

[ಮನ 4. ಪುಗು («ಎ ಪೊಗು) ] 

ಮನಂಬೊಯ (ಕ್ರಿ). ಮನಸ್ಸಿಗೆ ತಿಳಿಯುವಂತೆ ಮಾಡು; ಮನದಟ್ಟು 
ಮಾಡು : ಮಿಥ್ಯಾಮಾರ್ಗಮಂ ಪೊರ್ದಿ ರೂಢಿಯ ಸದ್ಧರ್ಮದೊಳರ್ತ್ತಿ 
ವಟ್ಟವನುಮಂ ಮತ್ತಂ ಮನಂಜೊಯ್ದು ಜೈನಯತೀಂದ್ರೋತ್ಸಮರೆಂದು 
ನಿಟ್ಟೆಗೊಳಿಸಲೈಂತುಂ ಪೆಜರ್ಬಲ್ಲರೇ (ಸಮತ. ೪-೪೩). [ಮನ -.. ಪೊರ್ಯ್‌್‌) 

ಮನಂಬೊರೆ (ಕ್ರಿ). ಅಂತರಂಗವನ್ನು ಸಂತೋಷಪಡಿಸು; ಹೃದಯಕ್ಕೆ 
ಸಂತೋಷವನ್ನುಂಟುಮಾಡು : ಮಂದಿರಮಂ ಪೊಕ್ಕು ಸಮಸ್ತವಸ್ತು 


ಭೂಪತಿ 


[ಮನ + 

ಮನಂಮಿಗು, ಮನಮಿಗು (ಕ್ರಿ). ಮ 
ಸ್ಥಿರತೆ ಮಾರು : ಮಗನಂ ನೋಡಿ 
ತಟಸ್ಕಿಸಿ ಭೋಂಯನೆ ಮನಂಲಂತಿ 


(ಇರಂಣು- 30೭) ; ಕರುಣಾರಸಾರ್ದೆಹ್ಮದೆಯನಾಗಿ ಮಿಕ್ಕು 

ನಾಗಿರ್ದ ಪಿಂಗಳಕನಲ್ಲಿಗೆ ದವನಕಂ ಬಂದು (2339. ೦6೦-00). ಮನೆ 

ಮಿಗು : ಅಜ್ಞಾನಿಗಳಂತೆ ವಿಸ್ರಳಾಪಗೆ: ನ ಕೂಸುಗರ 

ಮೆರ್ದೆಯಿಕ್ಕಿಯುಂ ಕಿಡುವರ್‌ (ಊಕಾ. ೨-೨6 ಐ). 
ತಸಿಗೆತ್ತೆಲ' 

ಪಃ 


ಪತನೆಯಂ (ಕಾರಣ ೩೫3) $ ಬಹುವರ್ಣಮುಜಿರುಜಿಗಳುದುನೆ: 


ನೋಡಿ ಮುನಮಿಕ್ಕಿ ಗಲೀಲ್ಲನೆ ಸತ್ತು (ಎ೪. 111- 8೫೨. ೦೫೦-೩೪; 1047) 
ಅ (ಮಖ ಪ ಮಿಗು) 
ಮನಃಕಂಪ (ನಾ). ಅಂತರಂಗದಲ್ಲಿ ಉಂಟಾಗುವ ನ 
ಭೀತಿ: ಎನ್ನ ನುಡಿದ ನುಡಿಯೇ ತನಗೆ: ಮನ 
(609: &-ಒಳ ೨) [ಸಂ.] 
ಮನಃಕ್ಲೇಶ (ನಾ). ಅಂತರಂಗದಲ್ಲಿ ಉಂಟಾಗುವ ಪೃಥೆ; ಮನಸ್ಸಿನ 
ಸಂಕಟ : ಕೆಲವುಣಲ ಮನಃಕ್ಲೇಶವನ್ನು ಸಹಿಸಿಕೊಳ್ಳಬೇಕು. (ಸಾಂತ್ರಿ- ೩); 
ಅದು ಮನಃ ಕ್ಲೇಶವನ್ನುಂಟು ಮಾಡುತ್ತದೆ (ಏರ:8- ೪): [ಸಂ.] 
ಮನಃಕ್ಷತ (ನಾ). ೧. ಅಂತರಂಗಕ್ಕೆ ಬಿದ್ದ ಪೆಟ್ಟು: ಮನಸ್ಸಿನ ವೇದನೆ,- 
ನೋವು: ಗಾಂಧುರಿಯುಂ ಧೃತರಾಷ್ಟ್ರನುಂ ಶೋಕಾಕುಲೀಕೃ ಚಿತ್ತರಾಗಿ 
ತಮ್ಮು ಮಗನನಾರಯ್ಯಲ್ಲುಂ  ಮನಃಕ್ಷತಮನಾಲ್‌ಸಲುಮೆಂದಜಿಸುತ್ತಂ 
ಬಂದು (ಗರಾಯು, ೩-೭೩ನ) ; ತಲೆದೋರ್ಪ ಮನಃಕ್ಷತಾಂಕುರಮಂ 
ಧೃತಿನಖಾಗ್ರದಿನ ಚಿವುಂಟೆ (ಕಾಕ, ೧೪-೩೯ 2). ೨. ಅಂತರಂಗದಲ್ಲಿ 
ಗಾಯಗೊಂಡವನು ; ಮನಸ್ಸಿಗೆ ನೋವುಂಟಾದವನು : ಮನಸಃ 
ಕ್ಷತನಾಗಿ ಸಿಗ್ನಾಗಿ ತಲೆಯಂ ಬಾಗಿ ಧರ್ಮನಂದನನಿರೆ (ಗಾಡು, ೬-೩೯ ಐ). 
[೫ಂ.) 
ಮನಃಕ್ಷತಂಬಡು (ಕ್ರಿ) ಅಂತರಂ ವಲ್ಲಿ ಗಾಯಗೊಳ್ಳು; ಮನಸ್ಸಿಗೆ, 
ನೋವುಂಟಾಗು ; ವೃಥೆಪಡು: 
ಮನಃಕ್ಷತಂಬಟ್ಟು (soso. ೦೦-೦೪ರ) ನ ಸೆಟ್ಟಿ ಮಂನ್ಯಕ್ಷತಂಬಟ್ಟು. , , 
ಪಯಣಂಬೋದಂ (ಕತತ. ೨೪-೪). ([ದುನಃಕ್ಷತ 4 ಪಡು] 
ಮನಃಕ್ಷೋಭೆ (ನಾ). ಅಂತರಂಗದ ತಳಮಳ; ಮನಸ್ಸಿನ ಕಳವಳ ; 
ಇದು ವಿರೂಪಾಕ್ಷನ ಮನಃಕ್ಷೋಭದ ವಿಕಾರೆವಲು (ಕುಣ್ಯಗ. ೯-೨೦). 
[xo.] 
ನೇದ (ನಾ): ಅಂತರಂಗದ ದ! 


ನಾಡೆಯುಂ ಮನ 


ಕ್ಲೇ 


ಮುಖೀಶ್ವರಾ (6: 
ಮನಃಪರಿಪಾಕ 
ಪರಿಪಕ್ತತೆ ; 
(acs: ೨೬೩)- 


ಮನಃಪರ್ಯಯ (ನು)- 


ಪಟ್ಟಮೊದು ನಂಬು ನರೇಂದ್ರಾ (ತ್ರ. 


ಶಾಂತವಾದರೆ ಪರಮನೋಗತ ವಿಷಯ: 


ಸನನುಸದೊಬ್ಬದೆ. 


10 


15 


25 


ಬಾಂದುಕಲ್ಲುಗಳೆನ್ನು ಮಃ 
(ಜಬ. ೩): ನಿರ್ಮ: 
(ಮೂರುರಾ, 0೬೬)- 
ಮನಃಪ್ರವೀಚರಣ (ನಾ). 
ಸು: ಅನು 


[ಸಂ.) 
ಇದೆಕೋ ಮನಃ 


ಬೆಜಗುಗಿ 


ಹದ್ದುಬಸ್ಸುದ 


ಕವಾಗಿ ಕಿತ್ತೆಸೆಯುವುದೂ ಉಂಟು 


ನು ಮನ:ಪೂರ್ವಕವಾಗಿ ಒಬ್ಬದ್ದೇನೆ 
[ಸಂ.] 


ಅಂತರಂಗದ ಮೂಲಕ ಇಂದ್ರಿಯ 


ಭವಿಸುವಿಕೆ : ಒ: 


ಚುಂಬಿಸದಿಂಪ ದೇವಿಯರ್‌ . . . 


ಮಾರಯ್ಕೆ ಮನಃಪ್ರವೀಚರಣದಿ: 


ಮನಃಪ್ರವೀಚಾರ 


ದೊರೆಯೆನೆ ಮಾದೇವಿ: 


ತತ್ತುರಪತಿ ಸುರಲೋಕ ಸುಖಾ: 


ಮುಂುಗುತುಂ 


೨ ಸಮಸಂದುು (ತಂ 


(ಉಟ್ಟ. 5-೮೦3). 


ದೆ ಪೊಯ್ತುಡೊಂದು ಜ್ಷರುಡಪ್ಪದೆ 
ಕೂಡಿಸದ ಕೂಟದ ಸಂತಸಮೆಂಬಿವೆಲ್ಲ 
ತ್ರಲ" ₹೫೬). [5] 
ಮೂದೇವಿ 


ಅನುಭ: 


ದೆನಃಪ್ರವೀಚಾರಂ 


ಮನಃಪ್ರವೃತ್ತಿ (ನಾ)- ಮನ್ನುನ ಸ್ವಭಾವ : ಮನೋಧರ್ಮ : 
ಮಾಟ್ಕಾರದೆಮಗಾಗಳುಂ ವೃಡಭಯಕ್ಷನದಿಫ್ನು ಮನಃಪ್ರವೃತ್ತಿಯಂ (ಕಂಪು- 
0-6): ಕಥಾಕಾವ್ಯಗಳೂ ಆ ಕಾಲದ ಜನರ ಶುನೇಪ್ರವೃತ್ತಿಯ ಎರಡನೆಯ 
ಮ್ಯೋತಕಗಳಾಗಿದ್ದುವು (೫೩೫. 0೩). [ಸಂ.] 

ಮನಃಪ್ರಿಯ (ಗು). ೧. ಅಂತರಂಗಕ್ಕೆ ಬೇಕಾದ.-ಪ್ರಿಯವಾದ, 
(ಸಾ). ೨. ಅಂತರುಗಕ್ಕೆ 


3. 


ಗಕ್ಕೆ 


ಬೇಕಾದವನು ; ಮನದನ್ನ ; ಪ್ರಿಯ 
ಯಂ ವೆಜಗುಗೆಯ್ದರೆ (ಅಲ್ಪ ೦೨-0೩); 
ಫೆ ಮನ ಪ್ರಿಯಂ ಕೆಲಕ್ಕೇಲ್ಟರೆ (ಕುಶ 0), 


[ಸಂ.] 
ಮನಃಪ್ರಿಯೆ (ನಾ). ಅಂತರಂಗಕ್ಕೆ ಬೇಕಾವವಳು ; ಮನದನ್ನೆ: 


ಪ್ರಿಯಮಿತ್ರೆಯ 


ನೀರಾನೇಂದ್ರೆಂ (೫ಂತಿಫಿ- €-000)- 


ಮನಃಸ್ಟಲಿತ (ನು). ಮನಸ್ಸಿನ ಧೈರ್ಯ ಕುಗ್ಗಿ ದವನ 


ನಿರ್ಮಲಗುಣರತ್ನ ಮರುಕ್ತಿಪದಭಕ್ಕೆ ಕಳಂಕವಿರಕ್ತ ನೀಂ ಮನಃ 


ಮನಗಲಿ "ವ: 
ಮನಗಲಿತನ 


ಕೈಯಳವ 
ಮ 


ತಃ 


ಗೆಲಿ" ನೋ. 


ಗದ ಕೆಚ್ಚು; 


( ಆ ಮನಂಗಲಿ) . - ತನ] 
ವಿಚಾರಮಾಡಲು ಆಲಸ್ಯಪಡುವದನು : 


ಹಿ 
ph 


ಪೆಟ್ಟಿನಿಂದಾಗಿ ಉಂಟಾದ 


ಸ 


(ಕುವ್ಶಾನೀ, 


ಯೊಳಗಿನ ಎಷ್ಟೋ ಭಾಗವು. . , 


ಮನಗಳ್ಳತನ ೬೯೨೦ ಮನಬಜಿಃ 
ತೋ: (ಕಾಮಂ. ೭೦). ಮೈಗಳ್ಳೆ ಇ ಮನದಣಿ ` ಮನಂದಣಿ ` ನೋ. 
ಪರಾ. [ ಕಳ್ಳ] ಮನದನ್ನ * ಮನ ` ಪರಾ- 
ಮನಗಳ್ಳೆತನ (ನಾ). ದುಸಸಿ ವಿಚಾರಮಾಡಲು ಆಲಸ್ಯಪಡು| |ಮನದನ್ನೆ ' ಮನ ` ಪರಾ. | 


ಪುದು; ವಿಚಾರಹೀನತೆ 
ಮಾಡಲಿಕ್ಕೆ ಬೇಕು (£ಕಾನಂ. 68), 


ಮೆ ಶಗಳ್ಳತನ ` 
[ ಮನಗಳ್ಳ, + -- ತನ] 
ಮನಗಾಣ್‌ " ಮನಂಗಾಣ್‌ ` ನೋ. 
ಮನಗಾಣಿಕೆ (ನಾ). ಮನಸ್ಸಿಗೆ ಸ್ಪಷ್ಟವಾಗುವಿಕೆ: ತಮ್ಮತಮ್ಮ ಮತ 
ನಿಜವೆಂದು. ಮತ್ತೊಮ್ಮೆ ಕೊನೆಯ ಮನಗಾಣಿಕೆಯಾಯಿತು (೧೮೮: ೬9). 
[ ಮನಗುಣ್‌ (ಇ ಮನಂಗಾಣ್‌) + - ಇಕೆ] 
ಮನಗಾಣಿಸು (ಕ್ರಿ). ಮನವರಿಕೆ ಮಾಡಿಕೊಡು: ಮನದಟ್ಟು ಮಾಡಿಸು: 


ಪರಾ. 


ಒಳದೇಶದ ವ್ಯಾಪಾರವು ಸುದ್ಯವಸ್ಥಿತವೂ ಅಭಿವೃದ್ಧಿಕರವೂ ಆದ ರಚನಾ 
ಶ್ರಮಗಳಿಂಡೆ ಕೂಡಿದ್ದಿರಬೇಕೆಂದ ಮುಖ್ಯಾಂಶವನ್ನು ಮನಗಾಣಿಸುತ್ತದೆ 


* ಅಮೃತವಾಣಿಯಾಗಿ ಕಂಗೊಳಿಸುತ್ತಿದೆ 


(ರ್ಗ ೩): ಸಂಸ್ಕೃತವು , - 


ನೂ ಕಪ್ಪದಿಲ್ಲದೆ ಮನಗಾಣಿಸಬಹುದು (ಸನಾರೋ ೦೨೯). 
ಕ (ಎಮನಂಗಾಣ್‌) + - ಇನ್ನು] 


ಮನಗಾಣು ` 
ಮನಗುಂದು ` 
ಮನಗುಡು ` ಮುನಂಗೊಡು ` 
ಮನಗುಣ (ನಾ), ಮನಸ್ಸಿನ ಗುಣ ; ಅಂತರಂಗದ ಸ್ವಭಾವ : ಚಿತ್ತ 

ವೃತ್ತಿ: ಅಂತರಂಗದಲ್ಲಿ ಸುಳಿದಾಡುವ ತನುಗುಣಾದಿಗಳ ಮನಗುಣಾದಿ 
ಣಾದಿಗಳ ಕಳೆದೆಲ್ಲಿ ಶರಣರಹರೆ (5ನತಂ, ೪0-೪0೪). [ಸಂ.) 
ಮನಗುದಿ (ನಾ). ಅಂತರಂಗದ ಸಂತಾಪ ; ಮನಸ್ಸಿನ ಬೇಗೆ: ತನ್ನ 


ನಂಗಾಣ್‌ 


ನೋ 
ನೋ. 


ಒಳಗಿನ ಮನೆಗುದಿಯನ್ನು ತನ್ನೊಳಗೇ ಇರಿಸಿಕೊಂಡು, ಎಂದಿನಂತೆ ಮನೆ 
ಗಿದಳು (ಕ್ಯ. 009). [ಮನ 4 ಕುದ್ಧಿ) 
ನಂಗೂಡು' ನೋ. 


ನಾ). ಅಂತರಂಗದ ಸಂತೋಷೆ : ಆತನಂಬೈದಾಜ ಸಿ 
'ದ ಮಾಡಿ ನಿಶಾತಶರದಿಂದಿಳುಹಿದನು ಶಲ್ಮಾನುಜನೆ 


ಮಾ 


೩೪). [ಮನ 4 ಗೆಲವು (ಗೆ 
ಮನಗೊಡು ` ಮನಂಗೊಡು ' 
ಮನಗೊಳ್‌ ' ಮನಂಗೊಳ್‌ " 
ಮನಗೊಳಿಸು ` 
ಮನತಣಿ "ಮ 
ಮನತರು ` ಮಸಂದರ 
ಮನದಟ್ಟು, (ಕಿ). ಅಂತರಂಗವನ್ನು ತಾಕು ; ಚೆನ್ನಾಗಿ ತಿಳಿ : ಸ್ಪಷ್ಟವಾಗಿ 
ಗೊತ್ತಾಗು : ಹುಟ್ಟಿತಾಗಳೆ ನಸುನಗೆ ಮೊಗದೊಳು ಮನವಟ್ಟಿತುಂಗೆ 
ಚಕೃಧರಗೆ (ಕಠ. 0-038); ಕೇಳಿದೊಡನೆಯೇ ರಸಭಾವಗಳು ಮನದಟ್ಟುದ 
ಶಬ್ದುರ್ಥಗಳ ಜೋಡಣೆ (೫೬, ೦೦೪), [ಮನ *- ತಟ್ಟು] 


ಮನದಟ್ಟು. ಮೊಂದಟ್ಟು (ನಾ). ಮಸವರಿಕೆಯಾಗುವುದು : ಚೆನ್ನಾಗಿ 


ಳಿಯುವುದು : 


a ಯುದ್ಧವೇ ಪ್ರಾಪ್ತವಾಗುತ್ತದೆಂದು ನಗರದ ನವಾಬರಿಗೆ 
903. ೪3) ; ನನಗೇನೋ ರಾಯರ ಸಿದ್ಧಾಂತಗಳು 
ನ್ಟಿಗಿದ್ದವು (ಡಕ: ೩೭). ಮಂದಟ್ಟು : ಈ ಬಾಬತ್ತು 
ಇಲಾಖೆಗಳ ಹುಕುಂಗಳನ್ನು ಸಮಾಡಿಕೊಂಡಿರಬೇಕಾದುದು ಅವಶ್ಯಕ 


ಈಶನಿಗೆ' ಜಾತಿಯಿಲ್ಲಮೆಬ ತತ್ವವನ್ನು ಜನರಿಗೆ 
ನಗಳಲ್ಲಿ ಬೋಧಿಸಿದನು (ರಕತ. 103). 


ಟ್ಹಾಗುವಂತೆ ತನ್ನ 


ಮನದರ್‌ * ಮನಂದರ್‌ ` 

ಮನದಿರುಹು (ಕ್ರಿ). ವಿಮುಖವಾಗು; ವಿ ೋಧವಾಗು : ರಘುನಾಥ 
ಸೀತೆಯ ಖರೆಯದಿಂದೊಡಗೊಳ್ಳು ನೀ ಮನದಿರುದರೆ ಶಿವನಾಣೆ 
(ಕರಣ: ೪4-30). [ಮನ + ತಿರುಹು (ಆ ತಿರಿಪ)] 

ಮನದೆಟ್‌ (ಕ್ರಿ ಶಿ). ಮನಸ್ಸಿನಲ್ಲಿರುವುದನ್ನು ಬಿಚ್ಚಿಹೇಳು ; ಸಂಗನ 
ಶರಣರು ಮನದೆಟಿದು ಮಾತನಾಡಿದರೆ. ಲಿಂಗದ ಕಂಣಬಹುದು 
(4ನ. 6೬0). [ಮನ 4 ತೆಜ್‌] k 

ಮನದೊಡಕು (ನಾ). ಮನಸ್ಸಿನ ಗೊಂದಲ : ಬಿಡಿಸಿದನು. ಬಳಿಕವರವರ 
ಮನದೊಡಕನನುಪಮ , , . ಅನುನಯೋಕ್ತಿಯಲಿ (ತೊರಾಾ- ೨-೬೨೫). 

ಮನ 4 ತೊಡರ್ಕು (ಇ ತೊಡಂಲ್ಳು)] 
ಮನಧರ್ಮ (ನಾ). ಮನಸ್ಸಿನ ಪ್ರವೃತ್ತಿ; ಮನೋಧರ್ಮ : ನೀನೆನ್ನೊಳೆ 


ಲ 


| ಗಿಹನೆಂಬೆನೆ ಮನೆಧರ್ಮವ ಮಜಯಿಿ ಬೀನನೊಳ್ಳಿಡನಾದಡನೆ 
(ಪಂಕ. ೪-0): "ಮನೋಧರ್ಮ ` ಪರಾ. [ಸಂ.] 


ಮನನ (ನಾ). ಅಂತರಂಗದಲ್ಲಿ ಆಲೋಚಿಸುವುದು : ಮನಸ್ಸಿನಲ್ಲಿ 


ಮಾಡುವ ೭ ಮನನದಿಂ ಶ್ರವಣದಿ ನಿಧಿಧ್ಯಾಸನದಿನಿವುಗಳನೊತ್ತಿ 
(ಕಾಂ: ೧೫-೦೬): ಶ್ರವಣ ಮನನ ನಿಧಿಧ್ಯಾಸನವೆಂಬಿವೇ ಕ್ರಮದಿಂದ 


20| ಅಜ್ಞಾನಾದಿಗಿಗೆ ವಿರೋಧಿತ್ರಯಂಗಳವರಲ್ಲಿ ,., ಶ್ರುತ್ಯರ್ಥವನೇ 
ಯುಕ್ತಿಯಲಿ ಚಿಂತನಂಗೈಪುದೇ ಮನನವೆನಿಸುವುದು. (೧044, ೪೭); 
ಜ್ಞಾನ. .. ಇದರಲ್ಲಿ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಎಂಬ 
ನಿರಂತರವಾದ ಅವೃತ್ತಿ ಸಹಿತವಾದ ಮೂರು ಅಂಗಗಳಿರುವುವು 
(ಶಾತತ್ರ್ಯ್ಯ- ೯0೨). [ಸಂ,] 

5 | ಮನನಿಸು (ಕ್ರಿ). ಚಿಂತನೆಮಾಡು ; ಆಲೋಜಿಸು : ನೆನದೊಳಂ ಕನದೊಳಂ 


ಮುನನಿಸುದೆ (೪83. 6-000): ಕೆಲವು ಸಣ್ಣಕಥೆಗಳನ್ನು ಗುಣಿಸಿದ್ದೇನೆ, ಕೆಲವು 
ನಾಟರಗಳನ್ನು ಮನನಿಸಿದ್ದೇನೆ (ಕಂಠಾಕಾ, ೧೨), [ಮನನ + ಇಸ್ಸು] 
ಮನನೀಯ (ಗು). ೧. ಧ್ಯಾನಿಸಲು ಅರ್ಹವಾದ. ಯೋಗ್ಯವಾದ. 
(ನಾ). ೨. ಚಿಂತಿಸಲು ಯೋಗ್ಯವಾದುದು; ಮನನಮಾಡಲು 
ಅರ್ಹವಾದುದು : ``ಮನನಂ, 
ನೆನೆಯಲ್ಪಕ್ಕುದು`` (ಉಾಕಕ್ಕ- ೨೦೨) ; ಇಲ್ಲಿ ಕವಿಯ ಚಮತ್ಕಾರದ 
ಹೇಳಿಕೆಯು ಮನನೀಯವಾಗಿದೆ (ಕನ್ನತಾ- ೦೬). [ಸಂ.] | 
ಮನನೋಯು (ಕ್ರಿ), ಮನಸ್ಸಿಗಾದ ನೋವಿನಿಂದ ವೃಥಿಪಡು : ಬಅುದೆ 
ಮನನೋಯದಿರು ಸಾಕು (ಕುಠ್ಮಾರ್ರೋ. ೦-೭); 
ಬಜಾದೆ ಮನನೋಯದಿರು ನೀನು (544. 0-08). 
[ಮನ 4 ನೋಯು (ಆ ನೋ)] 
ಮನಪೆಚ್ಚು 'ಮನಪೆರ್ಚು' ನೋ. 
ಮನಪೆರ್ಚು. ಮನಪೆಚ್ಚು (ಶ್ರಿ). ಅಂತರಂಗವು ಉಬ್ಬು : ಉತ್ಸಾಹ 
ಗೊಳ್ಳು : ಕೆಲಬಲದಿ ಪಾಲ್ಗೊಂಡು ನಿಂದಿಹ ಪೂರ್ಣಯಿಂದುಂದನೆ 
ಯಶಸಕ್ಷಿಸುತ ಮನಪೆರ್ಚಿ ಸಾನಂದದಿಂದೈತಂದು . . , ಸುಖಾಸನದೊಳು 
ಸ್ಯಾರ್ತಿಗೊಂಡಿರಲು (ಕರಕೋ- 06-93). ಮನಹೆಚ್ಚು ; ಎಚ್ಚರ 
ಯೃಲು ಕೂಳಿಯಾಶ ಮನಪೆಚ್ಚಿ , . . ಪರಕರದಿ ಸನ್ನೆಗೈದಂ 
ಕರೆಮಲಂ (ನನವೋ- ೨೦-೨೦)- [ಮನ + ಪೆರ್ಚು] 
ಮನಬರಡ *` ಮನಬಜಡ` 
4 |ಮನಬಜಡ, ಮನಬರಡ (ನಾ). ಅಂತರಂಗದಲ್ಲಿ ಹುರುಳಿಲ್ಲದವನು : 
ಮಾನಸಿಕಧ್ಯೆರ್ಯ ಅಥವಾ ಸ್ಕೈರ್ಯಗಳಿಲ್ಲದವನು : ಅರಿವಿಜಯ- 


ಮನನೀಯಂ, ಮಂತವ್ಯ __ ಈ ೩ 


ನಿನಗುಪಟಳಗಳುಂಟೇ 


ಮನಬಿಚ್ಚು 


ವೆಲ್ಜಿಯದು ನೀವ್‌ ಮನಬಜದರೈ (ಕುಠ್ಮಾಕ- ೨-0೪). ಮನಬರಡ : ಧೀರ, 
ರಾದವರಿಗೆ ರಾಜ್ಯವೇ ಹೊರತು. ಮನಬರಡರಿಗಲ್ಲ. ಅಂಜುಬುರುಕರಿಗಲ್ಲ 
(made. «)- [ಮನ 4 ಬಅಡ] 

ಮನಬಿಚ್ಚು (ಶ್ರಿ). ಎ ಮನದೆಜ ; ಅವರು ನನ್ನಲ್ಲಿ ಮನಬಿಚ್ಚಿ ಮಾತಾಡು 
ವಂತೆ ನಿಮ್ಮೊಡನೆ ಮಾತಾಡಲಾರರು (ಕಾಶುತ್ತ. ಇ). 

[ಮನ + ಬಿಚ್ಚು, (ವ ಬಿರ್ಚು)) 

ಮನಬೀಸರ (ನಾ). ಮನಸ್ಸಿಗೆ ಅಹಿತವಾದುದು : ಮನಬೀಸರವೆಂಬ 
ಗಾಳಿ ಬೀಸಿತ್ತು ವಿದ್ಯಾಮಖದ ಜ್ಯೋತಿ ನಂದಿತ್ತು ಕತ್ತಲಲ್ಲಿ ಗತಿಯ ಕಾಣದೆ. 
ವಯ್ಮಾನ ನೆಲೆಗೊಂಡಿತ್ತು (9:89- 9-೦), [ಮನ 4 ಬೀಸರ] 

ಮನಜೊಗು ` ಮನಂಬುಗು ` ನೋ. 

ಮನಛಂಗ (ನಾ). ಮನಸ್ಸಿನ ನ್ಯೂನತೆ : ಚಾಂಚಲ್ಯ : ಅಸ್ಥಿರತೆ ; 
ಅಂಗಭಂಗ ಮನಭಂಗವಳಿದು ನಿಮ್ಮನೆಂದಿಂಗೊಮ್ಮೆ ನರೆವೆನೋ ಚನ್ನಮಲ್ಲ 
ಕುರ್ಜುನಾ (ಕು ತರ್ಲೇ. ೨. ೦೪೦-೩೦೬ ); ಮನಭಂಗವಾದಂದು ಫನನಿದ್ರೆ 
ಹೋದಂದು . , , ಮರಣವದು ತನಗೆ ಬಂತೆಂದ (ಸರ್ಕ. 0880) 
“ಮನೋಭಂಗ' ಪರಾ- [ಸಂ.] 

ಮನಮಾನಿ (ಗು). ಬೇಕಾದಷ್ಟು ; ಯಥೇಚ್ಛ ಮನಮುನಿ 
(ಬಹಳ) ಕೆಲಸಿರತೈತೆ ಎಂದು ಅಲ್ಲಿಂದ ಹೊರಬಿದ್ದ ಆ ಡೈರೆಕ್ಟ ಕರು! (ಕುರ. 
10... [ಇ ಹಿಂ. ಮನಮಾನೀಣ ಇಷ್ಟಬಂದ ಹಾಗೆ ಕೆಲಸ ಮಾಡುವ 
ಸ್ವಭಾವ ; ಸ್ವೇಚ್ಛಾಚಾರ] 

ಮನಮಾರ್‌, ಮನವಾರ್‌ (ಶ್ರಿ). ಮನಸ್ಸಿಗೆ ತೃಪ್ತಿಯಾಗು. ಮನವಾರ್‌. 
` ಕಣ್ಣಾರ್‌ ', `ಕೈಯಾರ್‌" ಪರಾ. 

ಮನಮಾರೆ . ಮನವಾರೆ ಎಮನೆ ನಸ್ಸು ತಣಿಯುವ ತನಕ: ಮನಸ್ಸಿಗೆ 

ತೃಪ್ತಿಯಾಗುವಂತೆ ; ಅಂತು ಕಣ್ಣಾರೆ ನೋಡಿ ಮನಮಾರೆ ಪೊಗಲ' 
(೪೩4. 1-08 2); ನಮ್ಮವರೆಲ್ಲರುವುಂ ಮನಮೂರೆ ತೊಟ್‌ಮೆ (6ರ್ಷುಟ್ಕು. 
೬0); ಅನುಭಾವಿಗಳ ಅನುಭಾವ ಮನವಾರೆ ವೇಧಿಸಿದದರಿಗೆ ಜನನವಿಛ್ಲ 
(ರೇಡಶ್‌ ೨೪-೪೦) ; ಭೀಷ್ಮರ ಕೋಲ ಗುರುವಿನ ಹರಿಬವನು ಮನವಾರೆ 
ಹೊತ್ತೆವಲ (ಕುಣ. 6-4೪): [ಮನ 4 ಆರ್‌) 

ಮನಮಾಣ್‌ (ನಾ). ಮನಸ್ಸನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳದೆ 
ಇತರರ ಅಧೀನಕ್ಕೆ ಕೊಟ್ಟವನು: ನೀಆ್‌ ಹೊಕ್ಕಳು ಕಂಡಳಾ ಮನ 
ಮಾಜಿಗಳ ಹಂತಿಯನು ಕುಳ್ಳಿರಿ ಬೇಜಕಿ ನೀವೆಲೆ ದೈತ್ಯಕುಲಪಾಲಕರಿರ . 
ಎನುತ್ತ ನಗೆಯನು ತೋಜ್‌ ನುಡಿದಳು (೭ಣಗ. 6-8-3೪)- 

[ಮನ 4 ಮಾಜ್ಕು ೬ ಣ್ಯ] 

ಮನಮಿಗು “ಮನಂಮಿಗು' ನೋ. 

ಮನಮಿಡು. ಮನವಿಡು (ಕ್ರಿ). ಮನಸ್ಸಿಡು; ಬಯಸು; ಆಸೆಪಡು: 
ನಿರಿಂದ್ರಿಯಸುಖಕ್ಕೆ ನಾಡೆ ಮನಮಿಟ್ಟು ಸರ್ವಸ್ವಮಂ ಜರತೃಣಸಮಾನಮಾಗೆ 
ಬಗೆದು (ಸುಳು. ೦೦-೦). ಮನವಿಡು : ನಿನಗುನುಕ್ಕಿ ಮನವಿಟ್ಟಿನ್ನ 
ದುಶ್ಚರಿತಕ್ಕೆ ವಿಧಿಯುಂಟೆ (ಅತ. 9-೪) ; ದುಸ್ತರಕೂಪಕೆ ಸಿಂಹವು! 
ಬಿದ್ದರು. ಭರದೆ ಮದಗಜಕುಂಭವಿದಾರಣಕಾರ್ಯಕೆ ಮನವಿಡುವುದನು 
'ಮಾಣುವುದೆ (ಇಂತಾಶ- ೭೨-೪೪). [ಮನ 4 ಇಡ್ಳು] 

ಮನಮಿಡುಕು (ಕ್ರ). ಕಳವಳಿಸು; ಮನಸ್ಸು ಖೇವಗೊಳ್ಳು ; 
ಹಿಡಿದೆ ದುಗುಡದಲರ್ಜುನನು ಮನಮಿಡುಕಿವನು (ಕುಕ್ಮಾಲ್ಬೋ- ೦9೨3), 

[ಮನ 4 ಮಿಡುಕು] 

ಮನಮುಟ್ಟು (ಕ್ರಿ). ೧. ಮನಸ್ಸಿಗೆ ತಿಳಿ, - ಅರಿವಾಗು ; 
ದಟ್ಟಾಗು: ಮನುಜರೆಬ್ಲರಿಗೆ ನೀನೊಂದು ವಿಷಯೆವನು ಮನಮಮುಟ್ಟು 
ವಂತೆ ಕಲಿಗುವೆ. ಜಗದೊಳಿದನು ? (ಕಂತು. ೪-೭): ಜನಜೀವನದ 
ಅನುಭವವನ್ನು ಸ್ವಾರಸ್ಕವನ್ನೂ ಮನಮುಟ್ಟುವ ರೀತಿಯಲ್ಲಿ ಸಂಕ್ಷೇಪವಾಗಿ 


; ನಮ್ಮೆ 


೬೯೨೧ 


48 


ಮನವರಿಸು 


ಹೇಳಿರುವುದೇ ಗಾದೆ (ಸುರ್ಶೂ. ೬೦). 


ಅಂತರಂಗವು ಒಪ್ಪು : pa 
ಅರ್ಪಿತ (6೦. ೨೩-೬೨) ; 

ಕಾಡು (ಜ್ರರಂಎ. ೨-೩-೦) ; 
ಮನೆಮ: ಳ್ವೈೆ ಮಾಡಿದರೆ ಅಮ್ಮತದ 


[Co eit: 


ಭೆಕ್ಷಿಸಲು 


(ಸಿರಾಗ- ೩-0೦-0೪). 
ಮನಮುರಿ (ಕ್ರಿ). 
ವನಿತೆಯುಮಂ 


ಇ 
ರೆಯ ಕಡೆಗೆ) ತಿರುಗಿಸು 
ಪೆತ್ತ 
(ನರ್ಕಾಮ್ಸ. ೩-೬೪) ; ರಾ: 
ಮನಮುರಿಯೆ ಕುಂದುವು 
93೫) ವಿ. ಬುದ್ಧಿಗೆ ವ್ಯಾಯಾಮ ಕೊಡು ಸ 
ಅಧಿಕವಾಗಿ ಉಪಯೋಗಿಸು; ನುವು ಮೈಮುರಿದು 
ಪುರುಷಾರ್ಥವನ್ನು ಮಾಡಲಿಕ್ಕೆ ಇದರು. 
ವಿಚಾರಮಾಡಲಿಕ್ಕೆ ಬೇಕು (ಏಿ3ಾರು0- ೦೫): [ee 4 ಮುರಿ] 
ಮನಮುರುಕ (ನಾ). ಪರ ಕಡೆಗಣಿಸುವಿಕೆ : ಎಮುರ್ಶಕರಾದ 
ಿರಲಕದು (mda. ೪0) 
( ಮಾಖಸೃ ] 
ಇವ ಷ್ಟು: ಕೈಬಿಚ್ಛಿ ತೋರಿಸು ಮನ 
೨ ವನ | [ಮನ 4 ಮೆಚ್ಚು] 
(ನಾ): ಅಂತರಂಗಕ್ಕೆ ಒಪ್ಪುವದು ಸ ಅಪೇಕ್ಷಿಸುವುದು: 
ರಂಜುವಳಿಯ ಮನಮೆ [೫೫೦. ಮ]ಚ್ಚುಗಳ 
ಅಕುಟಿಲರ ಮನಮೆ 
ಶಿವಸೆ:ವಕರ 


ತುಯುದುಂ ವೃತ್ತಿ 


ಬೇಕು... ಮನಮುರಿದು 


ಮನಮೆಚ್ಚು, 
ಇಳಿಯ ವಲ್ಲಭರೆನಿಪ 


ನುರ್ವೀಲಲನೆ ಮೆಜಕಿದಳು (ಕುವ. 06-0೪) ; 


[CN 
(446%. ೧-೦. ಇ). 
ಮನಮೊಸೆ. 


ಸ್ಮಹದಚ್ಚು 


ನಕತದಖ ನೋವನಲ್ಲಿಯುಂ 
ವಜಡಿಸೊೋದಂ 
ತಿಜಲೂ 


ತ 
ಜನ್ನ; 


Fad | ( 


ಮುನಮೂಸಬು ಹದುಂ 


00°) 
ಬೂವಿದೇವ ಧರ್ಮುಧುರೀಣ 
ಮನವೊಸೆ : ಮಾಡಿಸುವೆಂ ಶುನವೊಸೆದಾ ವೈಶಂಪಾಯನಂಗೆ ಮದಲೇಖೆ 


(ಧನರ್ಷಿನ್ಯ- 
(ಓಳು xi. 


ಯೊಳ್ವಿವಾಹೋತ್ಸೆವಮಂ (ಗವಂಉ: ೫೩೬) ; ಆ ತ್ರಿವಿಧುಕ್ರಿಗೆ ಮನವೊ 
ಸೆದು ತಿರುವಾಕರೀಶನು ಭತ್ತಿತೇಜದಲಿ (044. ೪೪-೩8). [ಮನ 4 ಬ] 
ಮನರಂಜನೆ (ನಾ). ಮನಸ್ಸನ್ನು ಸಂತೋಷಗೊಳಿಸುವುದು ; 
ಮನೋರಂಜನೆ: ಅದು ಮನರಂಜನೆಯಲ್ಲ; ಅತಿಘೋರವಾದ ಶಿಕ್ಷೆ 
(ಕುಳಾತ್ಮಿ- ೦೨೪). "ಮನೋರಂಜನೆ" ಪರಾ. [ಸಂ. ಮನರಂಜನ] 
ಮನವರಿಕೆ (ನಾ). ಅಂತರಂಗಕ್ಕೆ ಚೆನ್ನಾಗಿ ತಿಳಿಯುವಿಕೆ; ಮನಸ್ಸಿಗೆ 
ಅರಿವಾಗುವಿಕೆ ; ಸೈರಿಸನಿಲಜನುರವಣೆಯು ಮಿಗೆ ತೀರುವುದೆ ವ: 
೨ ಪಾರಕೇಣಿಯ. ು 


ರಿದ... ಕೇಳಿದ (ವಂ. ಇದರೆ ಮನವರಿಕೆಯು ನನಗೆ 


334); 
ಈಗಾಗಲೇ ಆಯಿತು (6ರ: ೯9). [ಮನ 4 ಆರಿಕೆ (.ಆಅಜಕಿಕೆ)] 
ಮನವರಿಸು (ಕ್ರಿ). ಅಂತರಂಗಕ್ಕೆ ತಿಳಿಯುವಂತೆ ಮಾಡು ; ಮನಸ್ಸಿಗೆ 


ಬರುವಂತೆ ಮಾಡು: ಅನವರತದೊಳೀತನ ತೆಕ್ಕೆಯೊಳಿಪ್ಪ ದನತೆಯ 


ಮನವಾರ್‌ 


ಸುಕೃತದೇಳಿಗೆಯು ಮನವರಿಸುವೊಡಳವಲ್ಲವೆನ್ನದು 
ಬೆಳಸೆಂತಿಹುದೊ (ಕಂಳಂ- ೯-00೮) 
[ಮನ ೬ ಬರ್‌ (ಆ ವರ್‌) ೬ -ಇಸ್ಕು] 

ಮನವಾರ್‌ " ಮನಮಾರ್‌ ' ನೋ. 

ಮನವಾರತೆ " ಮನೆವಾಟ್ತ್‌ ' ನೋ. 

ಮನವಾರ್ತೆ " ಮನೆವಾಟ್ತಿ ' ನೋ. 

ಮುನವಾಚಕ್ಕೆ " ಮನೆವಾಬಕ್ಕಿ ` ನೋ. 

ಮನವಿ, ಮನವೆ. ಮನುವೆ (ನಾ). ೧. ಬೇಡಿಕೆ; ಬಿನ್ನಹ; 
ವಿಜ್ಞಾ ಪನೆ: ಇದೆ ಕೊನೆಯ ಮನವಿಯೊಡೆಯಾ (೧೪೭. ೬೨-೬೬); ಆ 
ವ್ಯಕ್ತಿಯು ತನ್ನ ಪರವಾಗಿ ಮನವಿಯನ್ನು ಮಾಡಿಕೊಳ್ಳಲು , , . ಅವಕಾಶ 
ಕೊಡತಕ್ಕುದು (0. ೨೪); ವಾಚಕರಲ್ಲಿ ಮತ್ತೊಂದು ಮನವಿ 
(ಹಟ. €). ೨. ಲಿಖಿತದ ಮೂಲಕ ಮಾಡಿಕೊಳ್ಳುವ ಅರಿಕೆ: 
ಅರ್ಜಿ; ನಾವು ನಮ್ಮ ಮನವಿಯನ್ನು ಕಳುಹಿಸಿದರೆ ಅವರಿಂದ ಉತ್ತರ 
ಬರಲು ತಡವಾಗುತ್ತದೆ (ಶ್ರಶಾಕ-೬೦; ಆವರಿಗೆ ಬೆಂಬಲ ಕೊಟ್ಟಿದ್ದರೆ ಆವರ 
ಮನವಿಗೆ ಹೆಚ್ಚು ಬಲ ಸಿಕ್ಕುತ್ತಿದ್ದಿತು (ಉಗ್ಮತಿ. ೪). ಮನವೆ : ೧. 
ಅವಳು ನ್ಯಾಯಸ್ಕಾನಕ್ಕೆ ಮನವೆಯನ್ನು ಬರೆದುಕೊಂಡ ಕಂತೆ : (ತೈಗೃಂ. 
03೪. ಮನುವೆ: ೧. ನವಯುವತಿಯರ ಮನುವೆಯ ಶ್ರೀಕೃಷ್ಣನ 
ಕಿವಿಗೆ ಸೂಚಿಸಲೈದುವಂತೆ (ಕೃತ್ಯಗೋ. ೪-೬). ೨. ಅರ್ಜ ಎನ್ನುವುದಕ್ಕೆ 
ಬದಲಾಗಿ ಮನುವೆ ಎಂತಲೇ ಬರೆಯಬೇಕು (ಕಾತುರ. ೦೬೨). 

[?./ ತಮಿ. ಮಣು; ತೆಲು. ಮನವ] 

ಮನವಿಕ್ಕು (ಕ್ರಿ). ೧. ಮನಸ್ಸನ್ನು ಇಡು : ಇಷ್ಟಪಡು ; ಬಯಸು : 
ಮುನಿಸತಿಗೆ ಮನವಿಕ್ಕಿದನು ಸುರನಾಥ (ತೊರ. 6-0೨-0೬) ಕಂಮುದವನೆ 
ವಿಕಾಸಿಸುವಂ ಹಿದುಕಿರಣಂ ತಾವರೆಯನೆ ರವಿಯರಲಿಸುವಂ ಯಮಿವರ 
ಪರಕಾಂತಾಸಂಗಮದೊಳ್‌ ಮನವಿಕ್ಕರಲೆ ಜಿತೇಂದ್ರಿಯರಿಳೆಯೊಳ್‌ (ಕಳಂಕ. 
೩೨-೦6). ೨. ಮನಸ್ಸನ್ನು ಜೋಲು ಬಿಡು ; ಹತಾಶೆಹೊಂದು; ಆಸೆ 
ಯನ್ನು ಕಳೆದುಕೊಳ್ಳು 2 ನೀಂ ಮರ್ದ್‌ ತರ್ಪೆಯೆಂಬಾಸೆಯಿಂ ಜೀವಮಂ 


ಪಣ್ಯದನುವಿದ 


ಪಿಡಿದಿರ್ಹಳ್‌ ನೀಂ ಬಜ್‌ದೆ ಬಂದುದನಆೌದಾಗಳೆ ಮಜಕಳಿಸಿ ಮನವಕ್ಕಿ 
ದಳಷ್ಟೊಡೆ ಬಲಕೃಸಾಧ್ಯಮಕ್ಕುಂ (ಕತಕ: ೨60-೧€); ಬಂದು ಜವಾಕೆ 
ಯೊಳಗೆ ನಿಂದು ಮನವಿಕ್ಕುತ್ತೆ (26. 4-೬). 
ಮನವಿಡು ` ಮನಮಿಡು ` ನೋ. 
ಮನವಿದಾರ (ನಾ). ಅರ್ಜಿಯನ್ನು ಸಲ್ಲಿಸುವವನು ; ಅರ್ಜಿದಾರ: 
ಮಿತ್ರರನೇಕರು ಮನವಿದಾರರ ಪರವಾಗಿ ಆಗ್ರಹಪೂರ್ವಕವಾಗಿ ಮಾತನಾಡಿ 
ದರು (ಉಂ. ಎ೭): 


(ಮನ ಇಕ್ಕು] 


[ಮನವಿ + -ದಾರ್ಯ) 
ನಲ್ಲಿ ಇರುವ ಭೇದಭಾವ: ಪಕ್ಷಪಾತ: 
ನೀನನುಜನಲ್ಲದೆ. ಬೇಜಿ ನಿನ್ನಲಿ 
ಮನವಿಭೇದವ ಬಲ್ಲೆನೇ ಬಾಯೆನುತ ಕೈವಿಡಿದ (ಕಣಾಂ ೨೬೪)- [ಸಂ.) 
ಮನವಳಿ (ಕ್ರಿ). ಮನಸ್ಸು ಇಳಿಬಬಖವಾಗು ನಿರುತ್ಸಾಹಗೊಳ್ಳು ; 
'ಮನಗುಂದು : ಘನವೊಪ್ಪಾರೋಗಣೆಯುನೆ. ತು ಬಾಲಂಗಿಕ್ಕಲಾಜದೆ 
ಮನವಿಳವಳೆಂದಡೆ ದಯಾರಸಸಂಭರಿತಚೆತ್ತ (ರಸಪು- 6-33). 
[ಮನ 4 ಇಳ್ಳಿ (ಆ ಇಟ್‌) 
ಮನವಿಳುಹು (ಕ್ರಿ). ಮನಸ್ಸನ್ನು ಇಳಿಬಿಡು ; ನಿರುತ್ಸಾಡಗೊಳ್ಳು : 
ಅಧೀರಗೊಳ್ಳು : ಎಲೆ ಮರುಳೆ ರಾಧೇಯ ಫಡ ಮುನವಿಳುಹದಿರು 
ತಪ್ಪೇನು ಸೋಲವು ಗೆಲವು ವೈವಾಧೀನ (ಕಣ್ಗಳ. 0೩-೨0). 
[ಮನ + ಇರುಷ್ಕು (£ಇಬ್‌ಷೆ)] 
ಮನವೀ (ಕ್ರಿ). ಮನಸ್ಸು ಕೊಡು ; ಅಪೇಕ್ಷೆಪಡು : ಬೆಳಗುಜಾವದ 
ಬಲುನಿದ್ರೆಗೆ ಮನವಿತ್ತು. (ಕಾತಂ- 8-6)... [ಮನ ಈ] 


೬೯೨೨ ದುನಶ್ಶಾಸ್ತ್ರ 
ಮನವುಕ್ಕು (ಕ್ರಿ). ಮನಸ್ಸು ಉತ್ಸಾಹಗೊಳ್ಳು : ಬೆಕ್ಕಸಂಬಟ್ಟಕ್ಕಜಂ 
ಮಿಗೆ.., 


೨ನವುಕ್ಕಿ ಬಿಜ್ಜಳನಿರ್ದನು (0೫. ೩೦-೨೮). 
ಮನ + ಉಕ್ಕು ( ಇಲುರ್ಕುು 1" 
ಮನವುಬ್ಬು (ಕ್ರಿ). - ಮನವುಕ್ಕು : ಮರು ಭಾಡೆಸುತ ಮೈಯೊಲಹಿನಲಿ 
ಕ ಮನವುಬ್ಬಿ ನಿಂದಿದಳಧಿಕಹರುಹದಲಿ (ಕರಣ. ೧-೮೨-8) ; ಶ್ರೀಶಾರದಾಂಬೆ. 
ಯನದೆ ಮೊದಲಿಗೆ ನೋಡಿ ಮೈಯುಬ್ಬಿ ಮನವುಬ್ಬಿ ಮಣಿದೆ (ಇತಾಕ- 
0೭-೩೩). [ಮನ ಉಬ್ಬ ( ಇಉರ್ವ) ] 
ೊನವೂಜು (ಕ್ರಿ). ಮನಸ್ಸನ್ನು ನೆಲೆಗೊಳಿಸು: ಮಾಟದೆನೆ. ಶಿವನಾಜ್ಞೆಯಂ 
ಮನವೂಜ್‌ದಿನೆ ಮೆಜಕಿದನ್ಯದೈವಕಿ (244. ೪8-06),[ ಮನ 4 ಊಜ್ಕು ] 

391 ಮನವೆ ` ಮನವಿ 
ಮನವೆರಗು ` ಮನವೆಜಿಗು ' ನೋ. 
ಮನವೆಳಸು. (ಕ್ರಿ). ಮನಃಪೂರ್ವಕವಾಗಿ ಬಯಸು ; ಇಚ್ಚಿ ಕಸು : ಮಿಗೆ 

ಸಖಿಯರಿಗುಸಿರುತ ಸಂತಾನದ ಬಗೆಗಾಗ ಮನವೆಳಸಿದಳು (ಕರರ. ಇ. 
[ಮನೆ 4 ಎಳಸು ) 

18 |ಮನವೆಜಗು, ಮನವೆರಗು (ಕ್ರಿ). ಮನಸ್ಸಿನಲ್ಲಿಯೇ ನಮಿಸು: ಈ 
ವೃತ್ತಾಂತವಂ ತಂನಜಸಿದು ಬಾಚಯ್ಕೆಂಗಳಂ ಮನವೆಣಗಿ ಬಿನ್ನಹವಾಗಿ ಬರ 
ವೇಳ್ಹಟ್ಟಿದೊಡೆ (044. ೩-೩೪). ಮನದೆರಗು : ದೇವಂಗಳೆರಗಿ 
ಮನವೆರಗಿ ಸುವ್ವಿ (64೪: ೦೭). [ಮನ 4 ಎಜಗ್ಳು ) 

ಮನವೇಗ (ನಾ). ಮನಸ್ಸು ಚಲಿಸುವಷ್ಟು ವೇಗ: ಮನೋವೇಗ : 
ಮಾನ್ಕದಿಂದೊಮ್ಮೆ ಮನವೇಗದಿಂದೊಮ್ಮೊಮ್ಮೆ ಅಕ್ರಮದೊಳೆೊಮ್ಮೆ 
`ಪರಿವಿಡಿಯಿಂದಲೊಮ್ಮೊಮ್ಮೆ . . . ಬೊಬ್ಬಿಡುತೆ (ಹು: ರ, 8-೬) ; 
ಅರರೆ ಮನವೇಗವನು ಮಾಜಸದ ಮರುತನಂದನನು (ಇೌಕಿರಾ- ೪-೪೪): 
*ಮನೋವೇಗ ' ಪರಾ. Be.) 

ಮನವೊಂದು (ಕ್ರಿ)- ಮನಸ್ಸಿಗೆ ಒಪ್ಪಿಗೆಯಾಗು : ವಿನಯದಿಂ ಜಂಗಮಾ 
ವಳಿಗೆ ಬಂದು ಪಾದಾರ್ಚನೆಗಳಂ ಮನವೊಂದಿ ಮಾಡಿ (೨8ತ್ರು- ೩೦-೨೦). 

[ಡುನೆ 4: ಒಂದು] 

ಮನವೊಪ್ಪು (ಕ್ರಿ). ಮನಸ್ಸು ಒಪ್ಪ.- ಇಷ್ಟವಾಗು: ಹೊಸ ಮದು 
ವಣಿಗಿತ್ತಿಯಾದ. ನಿನಗೆ ಮನವೊಪ್ಪು ನಂತೆ ಧರಿಸಲು -ಒಳ್ಳೆಯ ಒಡವೆ. 
ಗಳನ್ನೂ ಸೀರೆಗಳನ್ನೂ ತರುವೆನು (409, ೪೪). [ಮನ -- ಒಪ್ಪು) 

30| ಮನವೊಲಿ (ಕ್ರಿ). ಎ ಮನವೊಪ್ಪು: ನಮಿಸುತಂ ಕಂಪಿಸುತೆ ಮನ 

ಲಿದು ಹೊಗಳುತಂ (8ರ. 4-006); ರಾಯ ಮನವೊಲಿದೇಟ್‌ಸಿದ 
ರೇಜುವುದು ದೊರೆ ಮನಮಂಜ್‌ಯೆ ಕುಂದುವುದು (ಕನ್ಮಾಕ. 0-3೪) ; 
ರಾಯನ ಚಲುವನೀಕ್ಷಿಸಿ ನಲಿದು ಕೊಂಡಾಡಿದರು. ಮನವೊಲಿದು (14, 
ಕ್ಷವೇನುಂ ಬೇಡ ಮನವೊಲಿದು ನೀಡಿ (ಉತ. ೦೬-4). 
[ಮನ 4 ಒಲಿ (ಆಒಲ್‌)) 
ಮನವೊಲಿಸು (ಕ್ರಿ); ಮನಸ್ಸು ಒಪ್ಪುವಂತೆ ಮಾಡು; ಅವಳೇ 
ಅಲ್ಲವೇ ನಿರ್ಮಲೆಯನ್ನು ಕಾರವಾರಕ್ಕೆ ಕಳಿಸುವಂತೆ ನನ್ನ ಮನವೊಲಿಸಿದ್ದು 
(ಮೂರುರಾ- ೨9)- [ಮನ + ಒಲಿಸು] 
ಮನವೊಸೆ ” ಮನಮೊಸೆ` ನೋ. 

4|[ಮನವೋ, ಮನವೋವು (ಕ್ರಿ). ಎ ಮನವೊಪ್ಪು: 

ಭೂತನಾಥನ ನಿಳಯವ: 


4-೧೩) ; 


ಕೇಳೆ.. 
ನನವೋತು ತೋಜದೊಡೆ. (೨ಾಪು. ೪0-30). 


ಮನವೋವು : ತಮತಮಗೆಲ್ಲರುಂ ಮನವೋವಿ ಲಂಗೈಕ್ಕರುಗಳಂ ಕಂಡು 
(ಶಿಸು. ೫೮-೦3). [ಮನ 4 ೬] 
ಮನವಮೋವು "ಮನವೋ ` ನೋ. 


ಆ |ಮನಶ್ಶಾಸ್ತ್ರ (ನಾ). ಮನಸ್ಸಿನ ವ್ಯಾಪಾರ ಮತ್ತು ಅವುಗಳ ಸ್ವರೂಪ 
ಪನ್ನು ತಿಳಿಸುವ. ಶಾಸ್ತ್ರ: ಮನೋವಿಜ್ಞಾನ ; ತತ್ತ್ವರೀಸ್ತ್ರವೆಂದರೆ 


ಮನಶ್ಶಾಸ್ತ್ರಜ್ಞ 


ಮನಶ್ಶಾಸ್ತ್ರವೆಂಬ (1870091087) ಅಭಿಪ್ರಾಯವು ಕೂಡ ಕೆಲವು ತಾತ್ವಿಕ 
ಶೆಲ್ಲಿ ಕಂಡುಬಂದಿತು (ಉತಂ. ಇ); ಮನಶ್ಶಾಸ್ತ್ರದಲ್ಲೂ, 
ಆದ ಅಪಾರಸಂಶೋಧನೆಗಳು . , . ಅಧಿಕಪ್ರಭಾವಯುತವಾಗಿದ್ದವು 
(ಹುಳ್ಕಾರೆ. ೩೩ ಶೀ4ಕ). [೫ಂ.] 

ಮನಶ್ಶಾಸ್ತ್ರಜ್ಞ (ನಾ). ಮನಶ್ಶಾಸ್ತ್ರವನ್ನು ಬಲ್ಲವನು ; ಧಾರಣಾಶಕ್ತಿಯ 
ಅಭ್ಯಾಸ ಈ ರೀತಿಯಲ್ಲಿ ಹೊರಗಿನಿಂದ ಒಳಗೆ ಸಂಚಾರಿತವಾಗುವುದು 
ಸಾಧ್ಯವೇ ಎಂಬುದನ್ನು ಮನಶ್ಶಾಸ್ತ್ರಜ್ಞರು ವಿಚಾರ ಮಾಡತ್ಯದ್ದಾಗಿದೆ 
(ones. 21, a0). [ಸಂ.] 

ಮನಶ್ಶಿಲೆ (ನಾ). ಕೆಂಪುಬಣ್ಣದ ಒಂದು ಬಗೆಯ ಖನಿಜ; ಗೈರಿಕಧಾತು : 

: ಶಿಲಾ, ಮನೋಗುಪ್ತಾ, ಮನೋಹ್ವಾ, ನಾಗಜಿಸ್ತಿಕಾ 

— ೪ ಮಣಿಶಿಲೆಯ ಪೆಸರುಗಳು (ಓಣಿ: 80೬); `ಕರಮರಿಕಾ-ಮನಶ್ತಿಲೆ” 
೬೩೦. ೨೭) - [೫ಂ. ಮನಃಶಿಲಾ] 

ಮನಸಂಚು (ನಾ). ಅಂತರಂಗದ ಹಂಚಿಕೆ; ಮನಸ್ಸಿನ ಉದ್ದೇಶ : 
ಒಬ್ಬೊರನೊಬ್ಬರಳುಕಿಸುವದಟುಗಂಗಳ ಹಬ್ಬ! ದಲಿ ಮನಸಂಚು ತಪ್ಪಿತಸಾಧ್ಯ 
ಚಿಂತೆಯಲಿ (ಕುಣ. ೦೩-೪). [ಮನ + ಸಂಚು] 

ಮನಸಬದಾರ ` ಮನ್‌ಸಬ್‌ದಾರ ` ನೋ. 

ಮನಸರಿ (ನಾ). ಮನಸ್ಸು ಕಾರ್ಯಪ್ರವೃತ್ತಗೊಳ್ಳದಿರುವಂತೆ. 
ಮಾಡುವ ವಿಧಾನ ; ಆಲಸ್ಕ : ಇನ್ನು ನಾನು ಮಾಡತಳ್ಳಿ ಕೆಲಸದಲ್ಲಿ 
ಮನಸರಿ ಮಾಡಲಿಕ್ಕಾಗದು (1ಣ- ಇ): ಗುಪ್ತಗೃಹದ ಬಾಗಿಲವನ್ನಿಕ್ಕಿ 
ಕೊಳ್ಳಲಿಕ್ಕೆ ಮರೆತೆ, ಇಕ್ಕಿಕೊಂಡರಾಯಿತೆಂದು 'ಮನಸರಿಮಾಡಿದೆ. 
(6:04. ೬೦). 1೨. /ತೆಲು. ಮನಸರಿ ಎ ಮನಸ್ವಿ] 

ಮನಸಲ್‌ (ಕ್ರಿ): ೧- ಪರವಶವಾಗು ; ಮನಸೋಲು 
ಮನಸಂದಾ ದಮಿತಾರಿ ಗಾಣತಿಯುರಂ ಬೇಟ್ಟಿ ೦ದದಿಂದಟ್ಟಿ ದೂತನನಿಂ 
ತೀತನನೊಯ್ಮನೆಮ್ಮೊಳಗನೇನಾರಯ 
ಗಿತ್ತಿಯಂಬಿಗಿತ್ತಿಗೆ ಮನಸಂದಂ . 
ಮನಸಂದಳಾ ಖಳನನುಜೆ ಸೋತಳು ಭೈ 


ವನಿನದಲಿ ಪತಿಯ: 


ಗೌತಶಾಸ್ತ್ರದಲ್ಲೂ 


ಮನಸು 
ಮನಸ್ಸು 


ಟೋ (ಹಾಂತಿಷು- 3-೩೦) ; ಯೋಜನ 
ಮುನಿನಾಥಂ (ರರ್ತುಶ. ೭-೨೩) ; 
'ಮಸೇನಂಗೆ (ಕುಪ್ಮಾಳ, ೪-03): 
ನದಲ್ಲಿ ಮನಸಂಮು ಸತಿ ಘನಕಾನನಕೆ ಗಮಿಸಿದಳು 
, ಮಾಡು; ನಿರ್ಧರಿಸು: ನೀರೆಜಿಯಲೆಂದು 


ವಿಧ್ಯಾ 
(494: ೪-೪೪). ೨. ಮನಸು 


ಮನಸಂದು ನಡೆತಂದು 


ಕಿದು ತಡಿಯೆಂ 


ತೆ 


ಕಂಡ ಕದಸುಗಳಂ ಮನಸ 


ಮಿಸುಕಂದ ಮ: 
ಮನಸಾರ್‌ (ಕ್ರಿ), 
ಮನಸಾರ, 


ಅತ್ಯಂತಲುದಣ್ಯವತಿ 


೧೨೬ ನ). 


ತರಂಗಪೂರ್ವಕವಾಗಿ: ಶ್ರೀದೆ: 


ಒಪ್ಪುತ್ತೇನೆ (ಕ್ರೀಕಾಡು. 0೬): 
ಬಿಟ್ಟಿರುತ್ತೇನೆ (03೦3 


ಆ ಉಜೃವನ್ನುನ 


೯): ೨. ಮನಸ್ಸು ತೃಪ್ತಿ! ಮನದಣಿಯುವಂತೆ : 
ಪ್ರಸವ ಕೂಡಿಸಿ ಬರೆದೆ ಮನಸಾರೆ . ತ್ರಾಸವಾಗದ ಹಾಗೆ ಹೀಗೆ 
(ಇಂಡಿಕ ೬೪-೧0) ನಸಾರೆ ಶಪಿಸಿದ (ಮುಂಗಾಮು- 


uo). 
ಮನಸಿಜ (ನಾ). ೧. ಆಂ 
ಅಜಾದೆತ್ತನೋದುದೀ ಮನ; 


ಕಾಮಃ ಮನ್ಮಥ : 
ಪಾತಕನಿನಿಂತಪಹಾಸ್ಯಮನೆಯ್ತ 
ಲಕ್ಕುಮೇ ( ಉರಯ. ೮೪೬): ನ ಮಾಯೆ ವಿಧಿವಿಳಸನದ 
ನೆರಂಬಡೆಯೆ ಕೊಂದು ಕೂಗದೆ ನರರಂ (ಉಕೋಶ- ೨-೬೦); ಮೆತ್ತಮಲ್ಲಿ 
ಮನಸಿಜನ ಬಿಲ್ಲ ಬೀಜದಿಂ ಬೆಳೆಯದಿಕ್ಷುದಂಡಮಿಲ್ಲ (ಫುಸ್ತಪು: ೯-30 ೪). 
ಪಿ. ಪ್ರೀತಿ, ಅನುರಾಗ: ನೋರ್ಷ್ಪಡಂ ಮುನಸಿಜದಿರ್ಕೆದಾಣ 


ಎಂತ; 


೬೯೨೩ 


10 


15 


46 


ಮನಸೆಳೆ 


ವೆಸಸಿತ್ತೆಸೆದಿ ನಿಡುನೇಗಿಲುರ್ವಿಯೊಳು (೪4. 11, ೧೩-೩೯; 1165 )- 
ಕನ್ನಡದ ಒಬ್ಬ ಕವಿಯ ಹೆಸರು: ನೆಗಲ್ಬಸಗನ ಮನಸಿಜನ 


೪-3೩); ಗಂಣನಂದಿಯ ಮನಸಿಜ 
ಸಗನ . , . ಸುಮಾರ್ಗಮಿದಜಕೊಳ್‌ ಲಕ್ಷ್ಯಂ (466. ೩). ೪. ಒಬ್ಬಾತನ 


pS 


x ಸೇನಅಡಿಗಳ್ಳೆ 
೫-5; ಕಂ). ೫. [ಜೈನ] ಬಾಹುಬಲಿಯ ಹೆಸರುಗಳಲ್ಲಿ 
ಚಿತ್ರ ಭವಂ ಮನಸಿಜನನಂಗನಂಗಜನೆನೆ ನೆಗಟ್ಟುವು 
[4] 
ಮನಸಿಜಕ್ರೀಡೆ (ನಾ). ಮನ್ಮಥಲೀಲೆ: ಕಾಮಕೇಳಿ : ವಸಂತಕಾಲದಲ್ಲಿ 

ಕಸ್ತೂರಿಯಿಂದ ಕೂಡಿ ತೇದ ಗಂಧವನ್ನು , . . ಲೇಪನಮಾಡಿದ್ದಲ್ಲಿ, . , 
(4ಕವೈ, ೪೦). 


ಮನಸಿಜಕ್ರೀಡೆಗೆ ಜನ್ಮಭೂಮಿಯಾಗಿರುವು: 
[ಸಂ. 

ಮನಸಿಜಗಲೆ (ನಾ). ಮನ್ಮಥಕೇ 
ಕಲಾಸ್ಕಾನ: 


ಗೆ ಉತ್ತೇಜನಕಾರಿಯಾದ ಕಾಮ 
ಹೊಳೆವಕ್ಷಿಗಳಿಂದ ನಿಟ್ಟಿಸು ಮನಸಿಜಗಲೆಯ ತಾಣಕೆ 
ಕೈನೀಡೊ (ಕತರ. ೦0-48). [ಮನಸಿಜ -- ಕಲೈ] 
ಮನಸಿಜಾರಿ (ನಾ). ನ ಶತ್ರು; ಮದನಾರಿ: ಶಿವ: ಮನಸಿ 
ಜಾರಿಯ ಭಕ್ತ ಜಕ್ಕಣಾಚುರ್ಯನದ ನೋಡಿ (ತ್ರಿಕ. 0-೪0). [ಸಂ.] 
ಮನಸು (ನಾ). ಅಂತರಂಗ: ಬಗೆ; ಚಿತ್ತ: ಮುಸುಜ್‌ ತೊಳೆಯ 
ಬೇಕು ಈ ಮನಸಿನ ಮುಸುಖ್‌ ತೊಳೆಯಬೇಕು (ಭ್ಯರಂರ- ೪-೩೯ ಲಸ): 


ರಾಜಮಧುಪರೆ ಮನಸು ಭ್ರಮಿಸಡತ್ತಿತ್ತು (ಕೃತ್ಯಾಕು. ೦-೩) ; ಮನೆ 
ಕಟ್ಟಬಹುದು ಮನಸು ಕಟ್ಟಕೂಡದು (ಗಾಲ). 
ಮನಸಿನ ಮಂಡಿಗೆ ಎ (ಆಲಂ) ವಾಸ್ತದದ ಅನುಭವಕ್ಕೆ 


ಸಿಗದಂಥದು ; ಬರಿಯ ಕಲ್ಪನೆಯಲ್ಲಿರುವಂಥದು: ಮನಸಿನ ಮಂಡಿಗೆ 
ಮೆಲ್ಲುವೆ ನಾನು (ತಂದಾ, 1, ೪00): [ ಸಂ. ಮನಸ್‌) 
ಮನಸುಬ. ಮನಸುಬೆ (ನಾ). ೧. ವಿಚಾರ: ಯೋಚನೆ ; ಇರಾದೆ: 
ಈ ಮನಸುಬಕ್ಕೆ ನಿನಗೆ ಖುಜ ಇದ್ದರೆ ಒಂದು ಕೈಕಾಗದ ಅಣೆ ಭಾಷೆ ಹಾಕಿ 
ಬರದು ಕಳುಹಿಸಬೇಕು (ಕಾತೇಂತ್ರ- 88). ೨. ಉಪಾಯ ; ಹಂಚಿಕೆ; 
ಯುಕ್ತಿ : ಅದನ್ನು ಸಾಧಿಸಿ ಬಂದುಬಸ್ತು ಮಾಡಿಕೊಳ್ಳಬೇಕುಯೆಂಬದಾಗಿ 
ಮನಸುಖ ಮಾಡಿ (೫೫.೫). ಮನಸುಬೆ : ೧. ನಾವೇ ಬರುತ್ತೇವೆಂದು 
ಎರಡು ಮೂರು ಕಾಗದ ಗ್ಯೂ ಬರೋಣ ಆಗಲಿಲ್ಲ. ಕೆಲವು 
ಮನಸುಬೆ ಮಾಡತಕ್ಕದು ಇದೆ (ಶುದತು 3೦-೪): [4-ಅರೆ. ಮನ್ನುಜ 
ಹಿಂ. ಮನ್ಸುಬಾ; ಮರಾ. ಮನ್ನುಬಾ, ಮನ್ನುಭಾ, ಮನ್ಸೋದಾ] 
ಮನಸುಜೆ `ಮನಸುಬ' ನೋ. 
ಮನಸೂಕತನ (ನಾ). ಉದಾರಗುಣ; ತ್ಯಾಗ: ಅವನ ಕೆಟ್ಟಕೆಲಸಗಳು 
ಅವನ ಮನೋವಿಕಾರದಿಂದ ಹುಟ್ಟುತ್ತಿದ್ದವು. ಅವನ ಒಳ್ಳೆಯ ಕೆಲಸಗಳು 
ಆವನ ಮನಸೂಕತನದಿಂದುಂಟಾಗುತ್ತಿದ್ದವು (ಮೋಜರ. ೦೦೦). 
[ದುನಸೂಕ್ಯ (p « ಅರ. ಹಿಂ. ಮನ್‌ಸೂಖ್‌) 3. -- ತನ] 
ಮನಸೂರ (ನಾ). ಒಂದು ಮನೆತನದ ಹೆಸೆರು (?) : ಶ್ರೀ ಮಹುಪಲಿ 
ಬಾಣರಸರ್‌ ಪೃಥಿವೀರಾಜ್ಯಗೆಯೆ ಮನಸೂರರಳಿಕಯ್ದೆ ಮಗನನ್ನ _ಭುಕಯ್ದೆ 


ತುಟಿಗೆ ಪಸನ್ಹನ್‌ , . , ತನ್ನೆನಾಳ್ವೆ ಪ್ರಭುಮೇರು ಬೆಸಸೆ (೬6. x, 
ಶ್ರೀನಿವಾ- x0), 12) 

ಮನಸೆಳೆ (ಕ್ರಿ). ಅಂತರಂಗವನ್ನು ಆಕರ್ಷಿಸು ; ಚಿತ್ತವನ್ನು ವಶಪಡಿಸಿ 
ಕೊಳ್ಳು: ಕುಡಿನೋಟ ಬೀರುತ ಮೊಳೆನಗೆ ತೋರುತ ಬಳಿನಿಂದು ಮನ 
ಸೆಳೆದಪಳು (2635. ೧೬೮-೨೬); ಭಾರತೀಯಸಂಗೀತ . - « ಜನರ ಮನ 
ಸೆಳೆದು ಮೈ 


ರ್ಹಿಗೆಯನ್ನು ಗಳಿಸುತ್ತಿರುವುದರಿಂದ (ಸಂಗೀತ- ೪, ಮುಖ್ಯಂ). 
[ಮನ 4 ಸೆಳೆ]: 


ನಸ 


ಮನಸೊತಿ ? (ನಾ). ಒಂದು ಬಗೆಯ ದಾನ.-ಕೊಡುಗೆ (9): 
ಬರಮಸಮುದ್ರದ ಕೋಟೆ ಮಾಡಿದಕೆ ಗಳ್ಳೆಲೋರ ಚಿಂದಿಲಯ ೫ x 
ಮಾಡಿಕೊಟ ಮನಸೊತಿ ಮನಾಸೊತಿ ಆಚುದ್ರಾರ್ಶ್ಕನ ೬ ೫ ಉಳನಕ 

672)- [7] 

ಮನಸೋಕ್ತ (ಅ)- ಮನಸ್ಸಿಗೆ ಬಂದ ಹಾಗೆ ; ಇಷ್ಟಬಂದಂತೆ : 
ತಿರುಗಾಡಲು ಹೋಗಿ ಕೆಲಕಾಲ ಮನಸೋಕ್ತವಾಗಿ ಅವಳೊಡನೆ ಮಾತಾಡು 
ಪುದು (ಕನುತೆ- ೨೬); ವೆಂರಟರಪುಣ ಮನಸೋಕ್ತ ನಕ್ಕ ನಗುವೇ ಆ ಕೆಲಸ 
ವನ್ನು ಮಾಡಿ ಮುಗಿಸಿತ್ತು (ಮೂರುರಾ- ೨೬). [ಎ ಮರಾ. ಮನಸೋಕ್ತ] 

ಮನಸೋಲ್‌, ಮನಸೋಲು (ಕ್ರಿ)- ಮನಸ್ಸು ಮರುಳಾಗು,-ಪರವಶ| 
ವಾಗು; ಸವಿನುಡಿಗೆ ಮನಸೋತು ವಿರಹದ. ತವಕದಲಿ ಹೇವರಿಸಿ 
ನುಡಿದನು ನೃಪತಿ ಏಗಪತಿಗೆ (493. ೨-೨೬); ತನುಜುತನೆಂಬುಡೆನರಿಯದಲಿ 
ಮನಸೋತು ಕೂಡುವ ಪಶುಗಳು (ಏಜೃಫು. ೮೬-೪೪); ಸ! ಗಳಿಗೆ 
ಮನಸೋತು ಆಕೆಯನ್ನು ವರಿಸಿದರು (ಕಷ. ೪). ಮನಸೋಲು ; 
ರಾತ್ರಿಯ ಆಕಾಶದ ಸೊಬಗನ್ನು ನೋಡಿಯೂ ಅದಕ್ಕೆ ಮನಸೋಲದಿರು | 
ವವರು ಯಾರೂ ಇರಲಾರರು (ತ್ರಾ. ಪಂಚೇಂದ್ರಿಯಗಳ ವೃತ್ತಿಗೆ. 


೨೨ ಸೊತಿ ಉಣ್ಣುಕೊಣ್ಣು (ಎಕ. ೫1, ಶಿಗಳೂ 


೯೨೪ 


ಮೆನಸೊತಿ ೬೯. 


ಸ್ನೇಹ ವಿಶ್ವಾಸಗಳಿಗೆ ಅವರು ಮನಸೋಲುವರು (11೭. ೦೦). 
[ಮನ 4 ಸೋಲ್‌) 

ಮನಸೋಲು " ಮನಸೋಲ್‌ ` ಫೋ. | 

ಮನಸ್ಕರಿಸು (ಕ್ರಿ). ೧. ಆಂಗೀಕರಿಸು ; ಮನಸ್ಸ 


ಅಷಡ್ಡಾಳ ಮಾಡದೆ ನ್ಯಾಯವಾಗಿ ರಾಜ್ಯವಾಳುತ್ತಿದ್ದನು. (ನು. 1೪, 
60). ೨. ಬಯಸು; ಆಪೇಕ್ಷಿಸು: ಹೊತ್ತುಹೊತ್ತಿಗೆ ಅವರ! 
ಕೊಂಡಾಡುತ ಹೆತ್ತದರಿಗಿಂತಲೂ ಅಧಿಕವನಿನಸ್ಕರಿಸುವೆನು ಚಿತ್ರಜನ ಪಿತ 
ನಿನ್ನ ಸ್ತೋತ್ರ ಪರಿಸದಲೆ (ನ೫ಳ್ಳಿ. ೦0೪-3). | 

[ಮನಸ್ಕರಣ್ಯ 4 ಇಸ್ಕು] 
ಮನಸ್ಕಾರ (ನಾ). ಅಂತರಂಗದ ಇಟ್ಟೆ ; "ಮನಸ್ಕಾರಃ, ಚಿತ್ತಾಭೋಗಃ- 


ಭೊ 


ಮನಸ್ಸಿನ ವಿಶಾಲತೆ, ಅಂದರೆ ಇಚ್ಛೆಯ ಹೆಸರು” (ಸರಾ 

ಮನಸ್ಟಳನ (ನಾ). ಮನಸ್ಸಿನ ಉತ್ಸಾಹ ಕುಗ್ಗುವುದು; ಆಸಕ್ತಿ ಕಡಮೆ 
ಯಾಗುವುದು: ಚಕ್ರಿ. .. ಮನೆಸ್ತಳನಮಾಗೆ ವಿಸ್ಮಯಂಬಟ್ಟ್ಟು (ಅಂ. 
0೪-೬ ©). [ಸಂ, ನ] 

ಮನಸ್ತಾಪ (ನಾ). ೧. ಮನಸ್ಸಿನ ತಳಮಳ; ವ್ಯಥೆ: 
ವ್ಯದಹಾರದನ್ಲಿಯೂ ಸಂಪರ್ಕದಲ್ಲಿಯೂ ಹೆಣ್ಣಿಗೆ ಮನಸ್ತಾ. 
ದುಂಟು (ನ್ಮ: ೨೦). ೨- ದ್ವೇಷ ; ಹಗೆತನ: ಕೃಷ್ಣೆಗೆ ಮಿಗೆ ದೊರೆ 
ಕೊಳಿಸದೆ ಕೋಪಮಂಂ ಮನಸ್ತಾಪಮುಮಂ (ಗಾಡು: 0-80; ಮೂರು 
ತಲೆಗಳ ಹಿಂದೆ ಅದೇನೋ ಬಂದಿತ್ತಂತೆ (ಹಸಖೂ. ಆ 
೩.ವಿರಹದಿಂದುದ ಬೇನೆ. ನ್ನ ಫಶಿಬಿಜ್ಞಾಲಾಳಿ ತ್ರೀ: 
ಬೇಯದೆ ಕಾಯ್ದೋಡಿನ ಜೋಳದಂತಲರ್ದೊಡಾ ಕಂಪುಂ ಮನ 
ಪುದಿದೆತ್ತಂ ಬರೆ ಸುಯ್‌ ಪೊದಟ್ಟು (ಕನ್ನಾ. 


ಪವಾಗುವು 
ಪವಾಗುವು 


ಮನಸ, 
ವೈಮನಸ್ಯ : ನೀವು 
ವಿದೆಯೆಂದು ಯಾರೂ ನೆಂಬ್ಬುವು 


ವ್ರಷಗಃ 
ರಾಣಿಗೂ . , . ಅಧಿಪತ್ಯವನ್ನು 


ಇರಿಸಿದರು (೫9ಕ0- ೦೨೩). 
ಮನಸ್ಮಿತಿ (ನಾ). ಅಂತರಂಗದ 
ತಿ 


ದೊರಕದೆ ಅವರ ಪ; 


ಎನಸ್ಸೈರ್ಯ (ನಾ)- 


ಮುಟ್ಟಲ್ಲದಂತು ಬ! 
ವಿವೇಕಿ. 

ಮನಸ್ವಿ, (ಅ). ಮನಸ್ಸಿಗೆ 
ಯಾಗಿ ; ೬ನೆ ನಂಬರ್‌ ಹ: 
ಊರ ಒರಿ: 
ಪಡಿಸಿದರು (ವಂ 


- 0೦೯). 


ಅಂಭೋಜಂಸನನ  ಮನಸ್ಸಂಭ: 
18] ಭೋಜನನುಷು (ಕಂ6. ೧-೨ 
(ಮನಸ್ಸಾಕ್ಷಿ (ನಾ). ಅಂತರಂಗದ 


೪. ಕಲ್ಪನೆ : ಭಾವನೆ. ೫. ಅ; 
ಮನಸ್ಸಾಗಿದೆ. (682. ac) 
ಚಿಚ್ಛಕ್ತಿ. ೮. ಗಮನ ; ಅಸಕ್ತಿ 
86 ಮನಸ್ಸಿಗೆ ಹಚ್ಚಿಕೊಳ್ಳು 
ಕುರಿತು ತೀವ್ರವಾಗಿ ಯೋ: 
ಗಾಗು: ಅಂತಹ ಕ್ಲೇಶವನ್ನು 


ಕೊಂಡಿರಲಿಲ್ಲ (ಎತ 
ಹಚ್ಚಿಕೊಳ್ಳು : ಸಂ 
ಕೊಳ್ಳದೆ. ಎಲ್ಲರೊಡೆನೆಯ 


ಮನಸ್ಸಿಗೆ ಹಿಡಿ ಎ 


ಕ 


ವಿಲ್ಲದಂತಾಗು : 


ಹಾಕುತ್ತಾಳೆಂದು 


ಸಹಾಕುದದಿಲ್ಲವೆಂದೇ 


ಸಃ 
ಮನಸ್ವಿನಿ (ನಾ). ೧. ಸ್ವಾಭಿಮಾನವುಳ್ಳ ವಳು. ೨. 


ಇ ಯಾವುದಾದರೊಂದು ವಿಷಯವನಂ 
ಮನಸ್ಸಿಗೆ ಪಚ್ಚಿಕೊಳ್ಳಿಬೇಡ 
ಇ: ಅಣ್ಣ ಆ ಘಟನೆಯನ್ನು ಮನಸ್ಸಿಗೆ ಹಚ್ಚಿಕೊಂಡಂತೆ ತಾನು ಹಚ್ಚಿ 
- 40), ಮನಸ್ಸಿಗೆ ಹತ್ತಿಸಿಕೊಳ್ಳು ಇ. ಮನಸ್ಸಿಗೆ 


ವುದಿಲ್ಲ (6): ಮನಸ್ಸು ಕಲ್ಲುಮಾಡಿಕೊ 
ನ್ನು ದೃಢಗೊಳಿಸು : ಎದೆಗುಂದದಿರು : ಅವರು ಮನಸ್ಸನ್ನು 


ಮನಸ್ಸು 


ಮನಸ್ಕೆ ಯರ್ಯುವಿಲ್ಲದೆ ನಡುಗುವುದು (835. ೬೭೨), 


ನಿರುತಂಕದಾಗಿ: ಸ್ವೇಚ್ಛೆ 
ಸ್ವಿ ಹೊಡೆದಳು 
ತಮಗಾದ 
[ಆ ಮುನ್ನು] 


[ಮನಸ್ಸ ಂಭವ (ನಾ). ಅಂತರಂಗದಲ್ಲಿ ಹುಟ್ಟಿದವನ 


ನ 1058). [ಸಂ.) 


ಒಪ್ಪಿಗೆ: ಮನಸ್ಸಿನ ಸಾಕ್ಷಿ: ಈ 


ಕಾಲದಲ್ಲಿ ಮುನಸ್ಸಾಕ್ಷಿಯಿಂದ ದುಡಿಯುವ ಜನ ಅಪರೂಪ (644). (ಸಂ, 
ಮನಸ್ಸು (ನಾ). ೧. ಅಂತರಂಗ; ಬಗೆ; ಚಿತ್ತ; ಬ 
| ವತಜ್‌ಂದ ಅಜ್‌ವುೆದು ಅಂಗದ (ರೋಕುಾ.- ೪೭-೧೯೨); ಬುದ್ಧಿ, 
ಫತೆ] ಅಹಂಕಾರ, ವ 


ಮ: 


ನಸ್ಸು ಎಂದು ಧೂರು ಅಂತಃಕರಣಗಳು (ಸದಸಾ, [OF 
೨. ಜ್ಞಾನೇಂದ್ರಿಯ: ಅಂತಃಕರಣ. ೩. ಬುದ್ಧಿ 


ವಿವೇಕ. 
ಪೇಕ್ಷೆ: ಆಸೆ; ನನಗೆ ನಿನ್ನ ಮೇಲೆ 


೬. ಆಲೋಚನೆ. - ೭. ಬು 


ಸ್ನ 
'ಚಿಸು.- ಹೆಚ್ಚು ಚಿಂತೆಗೊಳ 


ನ್ನ ಮನಸ್ಸಿಗೆ ಹತ್ತಿಸಿ 
ಇರುತ್ತೇನೆ (£30. 00). 
ಅದರ ಸ್ವಭಾವ ಸ್ವಲ್ಪ 


ಸಹಿಸಿದರು. (ಕೂತ). ಮನಸ್ಸು 


ಉತ್ಸಾಹಗುಂದು ; ನಿರಾಸಕ್ತವಾಗು : ನುತ 


ಹಿಂತಿರುಗಿ ಕಳುಹಿಸಿ (ಬಂಕಿಮ, ೨೩೧). 
ಕೆಡು. - ಹಾಳಾಗು: 


ಯದಲ್ಲಿ ಈಚೆಗೆ ಮನಸ್ಸು ಮುರಿದಿದೆ. 


ಸ 


ವಂನಸ್ಲಿನ ಭಾರವು ಕಡಮೆಯಾಗು : 


ಕೆಲವು ವೇಳೆಯ ನಂತರ 
ಹೇಳಿದನು (ಣೃನತಾ: ೪). ಮನಸ್ಸು 
ಲಕ್ಷ್ಮವಿಡು 
ಟಿಳಕರಿಗೆನ್ನಿಸುವುದಂ. ಆವರು ಸಂಸಾರ 
ಗೆ ಆ ಪ್ರಸಂಗ ಬಂದಿದೆ (ಸ್ಮೃತಿತ. ೨3). 


ಕ್ಕ 


ಇದಳು ಸಂಸಾರದ 


ಮನಹತ್ತುಗೆ ೬೭೯೨೫ ಮೆನುಜಗತಿ 
ಮನಹತ್ತುಗೆ (ನಾ). ವಿಶ್ವಾಸ ; ಚತ್ರಖಾರಿಯು ಗೆಲಿದನಾಕ್ಷಣವಿತ್ತನಾಗ ೫ ಸ್ವಾಯಂಭುವ. ಸ್ವಾರೋಚಿಷ. ಔತ್ತಮಿ. ತಾಮಸ, ರೈವತ. 


ತ್ರಿಶೂಲವನು ಮನಹತ್ತುಗೆಯಲಾ ಚಂದ್ರಹಂಸನನವರ ಮಹಿಮೆಗಳ 
(ಉಳ. ೯-೫೨)- [ಮನ 4 ಹತ್ತುಗೆ ( ಇ ಪತ್ನುಗೆ) ] 

ಮನಹೀನ (ನು). ಮನಸ್ಸಿನ ಸ್ಮೈರ್ಯವಿಲ್ಲದವನು : ಚಂಚಲಚಿತ್ತ: 
ಅಳಿಮನದವಗೆ ಶಿವದೀಕ್ಷೆಯ ಕೊಟ್ಟರೆ , . . ಮನಹೀನನ ಮಾಸಲ 
ಕಂಯ್ದುರಿಸಿದಂತೆ (03೭. ೯3); ಮನಹೀನನೈ ನೀನಕಟ ಸಂಜಯ (ಕುನ್ಮಾಗ. 
೩-೩೦). [ಸಂ,] 

ಮನಹೇಡಿ (ನಾ). ಎಮನಹೀನ : ರಣಹೇಡಿ ಮನಹೇಡಿಗಳ ಕುಲದಲ್ಲಿ ಜನಿ 
ಸಿದೆನು (ಕೈಷ್ಯಾಳು- ೫-೧೩)- [ಮನ 4 ಹೇಡಿ ( ಇ ವೇಡ್ಕಿ) 

ಮನಾಯಿ (ನಾ). ಅಡ್ಡಿ ; ಪ್ರತಿಬಂಧ: ಕಟ್ಟಿಗೆಗಳನ್ನು ಕಡಯಲಿಕ್ಕೆ 
ಮನಾಬಿ: ಆಗಿದ್ದಲ್ಲಿ ಇವನ್ನು ಕಡಿಯಲುಗದು (ಕಣಗೆ. ತಂ- ೦೩); ವೇಣು 
ವನ್ನು ಕಾಣಬೇಕೆಂದರೆ ಅದಕ್ಕೂ ಮನಾಯಿ (೩08ಕ್ಕೆ. ೦೫೦). 


(ಹಿಂ ಮಣಯೀ ; ಮರಾ. 
ಮನಾರ್‌ -ಮಿನಾರು' ನೋ. 
ಮನಿಯಾರ್ಡರ' `ಮನಿಯಾರ್ಡರು' ನೋ. 
ಮನಿಯಾರ್ಡರು. ಮನಿಯಾರ್ಡರ್‌ (ನೂ). ೧. ಒ: 

ಅಂಚೆಯ ಮೂ ಹಣ ಕಳುಹಿಸಲು ಅನ 
ಆಂಚೆಇಲಾಖೆಯ ಚೆಕ್ಕು : ಅಡಿಕೆ ೯ ಮಣವಿತ್ತೆಂದೂ ಅದರ 
ಹಣ ೧೪೪ ರೊಪಾಯಿಗಳನ್ನು ಕಳುಡಿಸಿಪ್ದೇನೆಂತಲೂ ಮನಿಯಾರ್ಡರು 
ಕೂಪನ್ನಿನಲ್ಲಿ ಬರೆದು ಹಣವನ್ನು ಅವರಿಗೆ ಕಳಿಸಿಬಿಟ್ಟನು (ಅನತಂ- 6೬) - 


pS 
ಮನಿಯಾರ್ಡರ್‌ ; ೨. ಅಂಚೆಇಲಾಖೆಯ ಚೆಕ್ಕಿನ ಮೂಲಕ ಅಂಚೆ 
ಯಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಹಣ ಕಳುಹಿಸುವುದು : ಅದಳಿಗೇ 


ಯಾರ್ಡರ್‌ ಕಳಿಸಿದೆಯೋ ಏನೋ: (ಮಜಾಗ- ೩ಬ) ;. 


ನಾದರೂ ಹಣ 
ತೀವ್ರವೇ ಮನಿಯಾರ್ಡರ್‌ನಿಂದ ಹಣ ಕಳಿಸುತ್ತೇನೆ (ಶ್ರತಿಂ- ೪೮). 


[+ %s. Monryorder }, 


೩6 
೧. ತಿಳಿ; ನ ಪ್ರಾಜ್ಞ; ಪಂಡಿತ: ತಿಳಿಯದಿ 
(ವಿಗಲ್ಲರ ಪುರಂಪರ್ಯವಹ ನಡದಳಿ (ಏರ4. 
8-69) ; ಈತ ರುಮವೆ. ನಂತೆ ಮುಹುಮನೀಷಿಯೂ ಆಗಿರಲಿಲ್ಲ 
(ಊತ: ೩೨0): ಕ್ರಿಯಾವೇತ್ವನಾದವನು ಅಗ್ನಿಯಲ್ಲಿ ದೇವರನ್ನು ಕಂಡರೆ 
ಮನೀಷಿಯಾದವನು ಹೃದಯದಲ್ಲಿ ಕಾಣುತ್ತಾನೆ (0೨1. 00೯ ಅಟ. | 
ಪಿ. ಪೂಜ್ಯ. [ ಸಂ, ಮನೀಷಿನ್‌ ] 
ಮನೀಪೆ (ನಾ), ೧. ಬುದ್ಧಿ: ಅರಿವು: ಜುಷಿಗಳು ಮನೀಜೆಯಿಂದ 
ಹೃದಯವನ್ನು ಹೊಕ್ಕು ಅಸತ್ತಿನಲ್ಲಿ ಸತ್ತಿನ 5 
ಕೊಂಡರು (ಉದ. ೨೭). ವಿ, ಆಸೆ; ಅಪೇಕ್ಷೆ: ಆ: 


ಗುದ್ದಿ ಕೊಲ್ಲದ ಹೊರತು ನನ್ನ ಮನೀಜಿಯು ತೈಪ್ತಿಯಾಗಲಿಕ್ಕಿಲ್ಲ (ಶಂಕೆ. 


೦೬) ; ಕಾವೇ ರಂಟೆ ಕುಂಟೆ ಎತ್ತು ಆಳು 


ವಿಧಿಪೂರ್ವಕವಾಗಿ ಒಕ್ಕಲುತನ ಮಾಡಬೇಕೆಂದು. ಅವರ ಮನೀವೆ 
(ಶ್ರೀತಡಿಕ್ರಾ ೯)- ೩. ಆಲೋಜನೆ ; ಉದ್ದೇಶ : ಅವಳ ಪರಿಹಾಸದನ್ನು 
೬. ತೊಡೆದುಹಾಕುವ ಮನೀಷೆಯಿಂದ ನಾನು ಉತ್ತರಿಸಿದೆನು 


(ಹೇತುಂಕ- ೦0೨) - [ಜೂ 
ಮನು (ನಾ). ೧. ಮಂತ್ರ; "ಮನುಃ, ಮಂತ್ರೆವುಂ, ದೇವತಾಭೇದವುಂ” 
(೫೫ಕ್ಕ- 303) ; ವಿಮಲಪಂಚಾಕ್ಷರೀಮನ:ವನೊರೆಪುತೆ (ಕರ್ಮಣಾ: ೭-೦೦). 

. ಮನುಷ್ಯಕುಲದ ಮೂಲಪುರುಷ: p ಮನುಸ್ಮೃತಿ ಎಂಬ 
ಪ್ರಸಿದ್ಧವಾದ ಧರ್ಮಶಾಸ್ತ್ರವನ್ನು ಬರೆದ ರಾಜ; ಸೂರ್ಯವಂಶದ 
ಮೂಲಪುರುಷ: ದೇವಗಳಿಗೆ ಓಂಕಿಂರವಿದ್ದಂತೆ. ರಾಜರಿಗೆ ಮನು 


ಮೊದರಿಗನು (ಕೊಂ). ೩. ಬ್ರಹ್ಮನ ಮಾನಸಪ್ರತ್ರರಲ್ಲಿ ಒಬ್ಬ: 


ಮನೀಷ) 


ಚಾಕ್ಷುಷ. ವೈವಸ್ವತ. ಸಾವರ್ಣಿ. ದಕ್ಷಸಾವರ್ಣಿ, ಬ್ರಹ್ಮಸಾವರ್ಣಿ, 
ಧರ್ಮಸಾವರ್ಣಿ. ರುದ್ರಸಾವರ್ಣಿ. *ರೌಚ್ಯದೇವಸಾವರ್ಣಿ 
ಮತ್ತು ಇಂದ್ರಸಾವರ್ಣಿ ಎಂಬಿವರು ಹದಿನಾಲ್ಕು ಮನುಗಳು- 
ಈ ಹೆಸರುಗಳಲ್ಲಿ ಕೆಲವು ಕಡೆ ವೈವಿಧ್ಯವು ಕಂಡುಬರುತ್ತದೆ : 


ವಿದ್ಯುಧರರು ವಸುಗಳು ಮನುಗಳಾದಿತ್ಯರು ಭುಜಂಗಮರು . ., 
ಎಸೆದರು ರೋಮದ ಕುಳಿಯ ಬೌಕದಲಿ (ಕುತ್ಕಾಣ, ೪-8೪): ೪: [ಗಣಿತ] 
ಹದಿನಾಲ್ಕು ಎಂಬ ಸಂಖ್ಯೆಯ ಸಂಕೇತ: "ಮನು ಭುವನ 


ಪದಿನಾಲ್ಕು " (ಮಂಗರಾ. 0೦೪-೪). 
ಮನುಜಾಗರನ್‌ - ಮನುಧರ್ಮವನ್ನು ಎಚ್ಚರದಿಂದ ಪಾಲಿಸು 


ಒಂದು ಬಿರುದು : ಊನರ ವೈಶಿಕನ 


ಮನುಕಮಯ್ಯ 
ಇರುಗಮ್ಮಯ್ಯಗ್ಗೊ 


ಸಲ್ಪ್ವೂದು (ಎಳ, ಸ. ಕೋಲಾರ. ೫೭-೦೩; 925). 
[ಮನುಕ್ಕ 4 ಅಮ (ಆ ಅಮ್ಮ) - ಅಯ್ಯ) 


ಮನುಕುಲ (ನಾ). ಮನುವಿನ ವಂಶ ; ಮನುಷ್ಯಜಾತಿ ; 


ಮನುಕುಲ 


ಮಿಂದು ಪುಣ್ಯಪುಯಮಾದುದು (ಕರ೯ಫು. 6-೬) : ದೂರದೂರ ಬೇರು 


ಚಾಚಿ ಟೊಂಗೆ ಟಿಸಿಲು ಮನುಕುಲ (ಕೆಂಮು. ೨೩-೦೦). [ಸಂ.] 
ಮನುಚರಿತ (ನಾ). ೧. ಮಸುವಿನ ನಡವಳಿಕೆಯಂತಹ ಶ್ರೇಷ್ಠವಾದ 
ನಡವಳಿಕೆ: ಮನುಚರಿತಕ್ಕೆ ವೃತ್ತಿ ನೈಪನೀತಿಗೆ ಪಂಚಿಕೆ . .. ಪರಮಾರ್ಥ 
ವಿವೇಕದ ಭುಗ್ಯಮೆಂದೊಡಾ ಜನಪಶಿರತ್ನರೇಖರನ ರಾಜಗುಣಂ ಬುಧ 
ಸೇವ್ಯಂ (63ಂತ್ಳ. 4-30). ೨. ಮನುವಿನಂತೆ ಶ್ರೇಷ್ಠವಾದ ನಡವಳಿಕೆ 


ಯುಳ್ಳವನು.- ಶುದ್ಧವಾದ ಚಾರಿತ್ರ ವುಳ್ಳೆವನು ; ಅನಿಮಿತ್ತ 
ಬಾಂಧವಂ ಮನುಚರಿತಂ ಧವಳಯರೋನಿಧಿಯೆನೆ ಪೆಂಪುವಡೆದು 
(aaa: 3, 698-234; 1006)- [ಸಂ.]. 


ಮನುಜ (ನಾ). ಮನುಷ್ಯ; ಮಾನವ: “ಮನುಷ್ಯಃ - . . ಮನುಜಃ 
ಎ ವಿಟ್‌-ಈ ೧೨ ಮಾನಸರ್‌” (ಸರಾಯಿ. 85-06೩) ; ಮನಂಜಂಗೆ 
ಕೌತುಕಾವಹಮಿನಿತೊಂದಾಶ್ಚರ್ಯಂ (೫ರಂಕೂ. ೬೯೬) ; ಮರುಳಾಟವೇಕೋ 
ಮನುಜ ಕೂಗಾಟವೇಕೋ (ಭರದ. ೦.೩6 ಕಲಂ); ಮನುಜರೊಲ್ಮೆಯ 
ಸವಿಯನೊಂದಿನಿತುಮಂ ಕಾಣದೆ (ಶ್ರೀರಾಮಾ. ೨೨-೩೪೩). 
ಮನುಜಮಾಂಧಾತ ಎ. ವರಾನವಶ್ರೆ ಕ್ರೇಷ್ಠ ; ಒಂದು ಬಿರುದು; 
ಮಹಾಮಂಡಲೇಶ್ವರನುದಾರಮಹೇಶ್ವರೆಂ ಸಂಗ್ರಾಮಗರುಡಂ 


ಮನುಜಮಾನ್ವಾತಂ (ಅಕ. ೪11: ಶಿ590- ೧೩೩-೦೨; 1068) ; ಸಂಗ್ರಾಮ 


ಗರುಡಂ ಮನುಜಮಾನ್ಚಾತಂ ಕೀರ್ಶ್ವಿವಿಖ್ಕಾತಂ . . . ಪುರಿಗೆಅ 
« « ಸುಖದಿನಾಳುತ್ತಮಿರೆ (2ೌ983- ೫೫. 9೩-65; 1070), 

[೫ಂ. 
ಮನುಜಕಂಠೀರವ (ನಾ). ಮನ ಪ್ಯರಲ್ಲಿ ಸಿಂಹದಂತಿರುವವನು ; 


ಪರಾಕ್ರಮಿ: ಇವನ ಬಲ್ಲೈ ಭೀಪುನೋ ಭೈರವನೊ ಭರ್ಗನೊ ಮನುಜ 
ಕಂಠೀರದನೊ ಕಾಲಾಂತಕನೊ ಕೋಳಾಹಳವಿದೇನು (ಕುನ್ಯಾಕ. 03-09) - 


ಸ 


[ 
ಮನಃಜಗತಿ (ನಾ). [ಜೈನ] ದೇವ. ಮಾನವ, ತಿರ್ಯಕ್‌ ಮತ್ತು 
ನಾರಕಗಳಿಂಬ ಚತುರ್ಗಶಿಗಳಲ್ಲಿ ಒಂದು : ಧರ್ಮಾಧರ್ಮಕ್ತಿಯೆಗಳೆ 
ನೆರ್ಮಂ ಜೀವಕ್ಕೆ ಮನುಜಗತಿಯೊಳೆ ಮಾಬ್ಕ್ಯಿಂ (ಕಂಪು- ೩-೭೦) ; 
ಗತಿ ಗತಿಗಳೊಳ್‌ ಪಾವನಂ (೫0. ೦೬-೪೪)-..[ಸಂ.) 


ಮನುಜತನ 


ಮನುಜತನ (ನಾ): ಮನುಷ್ಯತ್ವ : ರೋಮರೋಮದೊಳಿಡಿದಜಾಂಡ 
ಶೋಟಿಗಳಿಹ ಮಹಾಮಹಿಮೆ ತಾನೆತ್ತ ನರನ ಸಂಗಡ ತಿರುಗುವೀ 
ಮನಖಜತನದೆತ್ತ (ಕರಾ. ೩೩-3). [ಮನುಜ 3. - ತನ] 

ಮನುಜತೆ (ನಾ). ಎ ಮನುಜತನ ; ಅವನ ಮನುಜತೆಯ ತನು 
ನೋಟ್ಬವರೊಳ್‌ ಮಾಣಿಸಿದುದಾದಮೆಮೆಯಿಕ್ಕುವುದಂ (ತತ್ರಫು: ೪ 
[ಸಂ. ಮನೆಜತಾ] Nl 

ಮನುಜತನ : ತಗುಳ್ತು ನೆಗಟದೆ ತಪದೋ್‌ 

[x0-] 

ಕಃ 2: ಅರಸು; ರಾಜ: 

» ಮನಃುಜಪಶಿ ಖಡ್ಗಾಯುಧಾನ್ವಿತ ಘನಭುಜಾಯು: 
ನಾಗುತ (ವಸು. ೫೦-೩೨). [| 

ಮನುಜಂತ (ನಾ).*ಮನುಜ : ಉದ್ವೇಗತ್ವಮುಂ ಕೂಡುಗುಂ ಮನುಜಾ 
ತಂಗವರೆೋಹಿಯಸ್ನ್‌ ದೆರೆಯೊಳ್‌ ವದೆ ಪ್ರಯಪುತ್ರನಾು (೫48. ೯-೩೦) - 

[i] 

ಮನುಜಾಧೀಶ (ನಾ). = ಮನುಜಪತಿ: 
ರಣದಿಂ . .. ಆಲಯಮಾಯ್ತದೊಂದು ಪಿರಿದುಂ ಚೆಲ್ವಿಂಗೆ ರಾಜಾಲಯಂ. 
[೫ಂ.1 

ನೇ; ಬೆಸಗೊಳಲು 


ಮನುಜತ್ತ (ನಾ). 


ಮಸುಜತ್ವಮಥಲದಮಾಯ್ದು (ಕಂ. ೩-೧೦). 


(eo €-0). 


ಮನುಜೆ (ನಾ). ಮಾ: ನಂಚೆಯಲ್ಲಾಂ ಮನುಜಿಯಾ 


ನರ್ಥದಿಷಯದಾಪೇಕ್ಷೆಯಿಂ ಕೊಂಡೊಯ್ದು ಕೊಂದೆನು (28೫. ೧೩-೬). 
(x: 


ಮನುಜಾ] 

ಮನುಜೇಂದ್ರ (ನಾ). ಇ ಮನುಜಪತಿ : ಮನುಜೀಂದ್ರತೋಟಿಕೋಟೀಗಜಾ 
ಕೋಟಿಗಾ ಸ್ಥಿಮಿತಸಾಗಂನಾಗರಮಾಗದಿರ್ಯಮೇ (ಕಾಂತಿಪು- 0-೬6)- [ಸಂ.] 

ಮನುಪೀಳಿಗೆ (ನಾ) ಶುಲ; ಜಅದುದೇ ಮನುಪೀಳಿಗೆಯ ಸುರಗಿರಿ 
ದಿಳೀಪಾನ್ಮಯದ ಸುರತರು ಮುಅಸದುದೇ (ಕರಣ. ೬-೦೨-೩೬) - 

; ಪೀಳಿಗೆ] 


ಮನುಮತ, ವ: 
ಗಳಂ ಬಿರ್ಚಿಸಲದೆ ಪರಮಾಸ್ತ್ರ 


ನ; ಮನ್ಮಥ : ಬಿರಯಿ 
ವಸಂತಂ ಬರಲೊಡನೆ. 
ಧನ ಗರುಡಿಯ 
(ಕಣಾಂ: ೦-೨೬) : ವಿಗಡ ನಳಕೂಬರ ಜಯಂತ ವಸಂತ 


ಮನುಮುಂಗೆನಿ್ತ 


೬60). ಮನುಮಥ : ಅಳುಕಿದರು ಮನ. 


(954 


ಬಲುದುಗುಜರು 


ಮಾಡುವ . . , ವನಿತೆಯರೊಬ್ಬ 
[ “ಸಂ. ಮನ್ಮಥ) 


ವಿನಿಂದ ರಚಿತವಾದ ಧರ್ಮಶಾಸ್ತ್ರ ₹ 


೦ಗಳ೦ ಕಲ್ತ (ಪರತಿ. ೦-2೩). 


ಮನುಮಥ ` ನ 
ಮನುಮಥಮಥನ (ನಾ )- 


ಪ್ರಧಿತಹರು: 


ಮನುಮಾರ್ಗದೋಳೇಕಾ 
ಶ್ವಿನೆ ಸಚಿವಂ ವೈಶುಪಾ 
೨). ೨. ದುನುವಿನ ಹಾದಿಯಲ್ಲಿ 


2 ಅನುಸರಿಸುವವನು ; 


(ರಂದ: ೧-೦೪) 


ಮನ: ಜಾಧೀಶಸಮೂಹಸಂಚೆ| 


೬೯೨೬ 


20 


30 


48 


ಮನುಷ್ಯಪ್ರಯತ್ನ (ನಾ). ಮನು: 


ಮನುಸ್ಮೃತಿ 


ಮನುಮಾರ್ಗನಿಪುಣ (ನಾ). ಮನುಧರ್ಮಶಾಸ್ತ್ರದ ತಿಳಿವಳಿಕೆಯಲ್ಲಿ 
ಕೋವಿದನಾದವನು : ಮ: ರ್ಗನಿಪುಣನೆನಿಸಿದ ನಿನಗಾಮಾ ರಾಜ 
ಮಾರ್ಗಮಂ ತೋಟ ಜಗಜ್ಜನಕೆ ನಗೆಯಲ್ಲೆ (6೨%. 6-03). [ಸಂ.] 

ಮನುವಂಶ (ನಾ). ಇ 
ಸಪ್ಟನುಜನೈ (ಕಂಪು. ೧-೦೩೨) - 


ಮನುವಂತಧ್ವಜ (ನಾ ). ಮನ 


[ಸಂ.] 
ನುಷ್ಯಕುಲದಲ್ಲಿ ಶ್ರೇಷ್ಮನಾದವನು : 
ಮತ್ತೊರ್ವಳುತ್ತುಂಗಸಾಛೋತ್ಸಂಗದೊರ್ಥ ನಿಂದು ಮನುವಂಶಧ್ವೆಜನಂ 


ಮಕರಧ್ವೆಜನೆಂದು ಬಗೆದು (ಆಂ. 00-00 ವ. 
ಮನುದೆ ಮನವಿ" ನೋ. 
ಮನುಷ್ಯ (ನಾ). - 2 “ಮನುಷ್ಯಃ, ಮಾರುಷಃ . . , ನರಾಃ 
ಇವು ಮನುಷ್ಯನ ಪೆಸರು” (ತಾತರಾ- 00೬); ಮಠಕ್ಕೆ ಬಂದಭ್ಯಾಗತರಲ್ಲಿ 
ನಡವ ಮನುಷೈರಾಹಾರದಾನಕ್ಕೆ . . . ಜೋಳ ಕೊಳಗವೊನನ್ನಿ (೧೩: ೫; 
$1167); ಮುಕ್ತಿಯೋಗ್ಯರಲ್ಲಿ ದೇವ- ಮನುಷ್ಯ: ಪಿತೃ. ಚಕ್ರವರ್ತಿ, 
ನುಷ್ಕೋತ್ತಮ ಎಂದು ಐದು ವಿಧಗಳು (ಹಿಂರಸಾ-.56,)... [Xo] 
ಮನುಷ್ಯಗತಿ (ನಾ)- ಎ ಮನುಜಗತಿ ; ಕೃಯುಷ್ಕ ಮನುಷ್ಯಗತಿ 
ತತ್ಕಾಾಯೋಗ್ಕಾನುಪೂರ್ವಿ , , . ಉಚ್ಚೈರ್ಗೊತ್ರ ತೀರ್ಥಕರನಾಮಂ 
ಗಳೆಂಬ ಪದಿಮೂಜು ಪ್ರೆಕೃತಿಗಳುವುಂ ನಿರ್ಮೂಲಂ ಕೆಡಿಸಿ(6ಂಘು. ೧೬-೪೯ ನ). 
[ಸಂ.] 
ಮನುಷ್ಯಜಾತಿ (ನಾ). ಇ ಮನುಕುಲ; ಬೇಟುಂಟೆ. ಮನು ಷ್ಯಜಾತಿ 
[tS] 
ಮನುಷ್ಯತ್ವ (ನಾ). ಮನುಷ್ಯನ ಧರ್ಮ : ಮಾನವಸ್ವಭಾವ : ಮನುಷ್ಯ 
ನಿಗೆ ಮನುಷ್ಯತ್ವ ಬಂದುದು ಬುದಿ ಯ ಬೆಂಬಲದಿಂದ (ಗ್ರೇತಾಂ. 0). [ಸಂ.) 
ಮನುಷ್ಯಧರ್ಮ, (ನಾ). ೧. 'ಮನುಷ್ಯನ ನಡಬಳಿಕೆಯುಳ್ಳವನು. 
೨. ಕುಬೇರ. ೧. ೨; ಮನುಷ್ಯಧರ್ಮನಾಗಿಯುಂ ಧನಾಧ್ಯಕ್ಷನಲ್ಲು 
ಕಾಮಧ್ವಂಸಿಯಾಗಿಯುಂ ಶ್ರಿಲೋಚನನಲ್ಲು (ಜಗವ. 6-00 ನ). 
[ ಸಂ. ಮನುಷ್ಯಧರ್ಮನ್‌ ] 
ಮನುಷ್ಯಧರ್ಮ, (ನಾ): ಮನುಷ್ಯನು ಅನುಸರಿಸಬೇಕಾದ ಧರ್ಮ; 
ನನ್ನ ಪುತ್ರಧರ್ಮ, ಮನುಷ್ಯಧರ್ಮಗಳೆರಡೂ ಸಂಧನೆಯಾಗುವಂತೆ 
ಮಾಡುವ ದಾರಿ ಯಾವುದುದರೂ ಇದೆಯೇ? (£309. ೧೫೭), [ಸಂ.] 
ಹ್ಮನ ಶ್ರಮ,- ಯತ್ನ ; ಮನುಷ್ಯ 
ಮಾರಿ ಗ್ರಹಗಳ ಗತಿ ಜೀವನವನ್ನು 


[ಸಂ.] 


- ಮನುಜ 


00೩: 


ತಾನೊಂದೆ ವಲಂ (ಅಂಪು: ೦8-೦೪) 


ಸ್ನ 
ನಡೆಸುವುದಿಲ್ಲ (40: 090) ; ಮರುಷ್ಯ ಪ್ರಯತ್ನದಿಂದ ಯಾವುದೂ 
ಒಡಲಾಗಲ್ಲ (ಶ್ರತ್ತ. ೪). `ಪೆರುಷಪ್ರೆಯತ್ನ' ಹರಾ. [ಸಂ, 


ಮನುಷ್ಯಯಜ್ಞ (ನಾ). ಪಂಚಯಜ್ಞಗಳಲ್ಲಿ ಒಂದು: ಅತಿಥಿ ಸತ್ಕಾರ; 
ವೇದಾಧ್ಯಯನರೂಪ. ಬ್ರಹ್ಮಯಜ್ಞ ಅಗ್ನಿಹೋತ್ರರೂಪ ದೇವಯಜ್ಞ ಅತಿಥಿ 
ಪೂಜಾರೂಪ ಮನುಷ್ಯಯಜ್ಞ ಪಿತೃತರ್ಪಣರೂನ ಪಿತೃಯಜ್ಞ ಭೂತಬಲಿ 

ಭೂತಯಜ್ಞ ವಜೀ ಪಂಚವಹಾಯಜ್ಞಃ ಗಳಿ ನಡೆಸುತ್ತ 
(ವಿವೇಕ. 030). [3] 

ಮನುಷ್ಯಲೋಕ (ನಾ). ಮಾನವರು ವಾಸಿಸುವ ಲೋಕ: ಮರ್ತ್ಯ 
ಲೋಕ: ಅದು ದಿವಿಜೀಂದ್ರಲೋಕಮಿದು ಮುನ್ನಘರೂಪ ಮನುಷೈಲೋಕಂ 
(ಅಂಥ. ₹-೦೪)- [ಹಂ.) 

ಮನುಷ್ಯವಾಹ್ಯ (ಗು). ೧, ಮನುಷ್ಯರಿಂದ ಹೊರಲ್ಪಡುವ: ಮಾನವರು 
ಹೊರುವಂಥ. (ನಾ). ೨. ಮನುಷ ;ರು ಹೊರುವಂಥದು : ಮನುಷ್ಯ 
ವಾಹೃದುಪ್ಪ ಚೆತುರಂಶೆಯಾನವನೇಜ್‌ಸಿ (ಕಾಂತಿಪು. ೪-೯೦ ನ). [ಸಂ] 

ಮನುಸ್ಮೃತಿ (ನಾ). ಮಾನವ ಪೃವಹಾರವನ್ನು ಕುರಿತ ಧರ್ಮಗ್ರಂಥ : 
ಕೃತಯುಗದಲ್ಲಿ ಮನುಸ್ಮೃತಿಧರ್ಮದೇ ಮುಬ್ಬಿವಾಗಿಹುದು (ನನ, ಟಿ; 


ಲ 


ಮನೂಕ ೬೯೨೭ ಮನೆಗಾರ್ತಿ 


ಕ್ರಿ.ಪೂ. ೩೦೦ ರಿಂದ ಕ್ರಿ.ಶ. ದಿಕ್ಕಿಲ್ಲವಾದ್ಧರಿಂದ ವ ಮನೆಯಳಿಯನಾಗಿ ಯಾಜಮಾನ್ಯ 

'ರಿಸಿದ್ದಾರೈಥಾರದ. 30). ವಹಿಸಬಹುದು (ಮುಳಿತು. ೬46): ಮನೆಯಳಿಯತನ ಎ ಮನೆಯಲ್ಲೇ 

[ಹಂ.] ಅಳಿಯನನ್ನು ಇಟ್ಟುಕೊಳ್ಳುವ ಸಂಪ್ರದಾಯ: ವೈಪಸ್ವತಂ 

ಮನೂಕ (ನು). ಒಣಗಿದ ಕಪ್ಪುದ್ರಾಕ್ಷಿ: ಗೋಡಂಬಿ, ಮನೂಕ .. - ಮನೆಯಳಿಯತನದೊಳಿರುತಿಹಂ, ಭೂದರಂ। [CCT 
ಹತ್ತೆಂಟು ಹಣ್ಣುಗಳ ಶೀಕರಣಿಯನ. ವಾಗ ವಸಂತರಾಯನ ಆದರ | $ ಮನೆಯಾಕೆ ಎ ೧. ಮನೆಯ ಯಜಮಾನಿ: ಆ ಮನೆಯಾಕೆ ಭಿಕ್ಷವ 
ವಿನಯಗಳು ಉಕ್ಕೇರಿದವೆ (ಗುಮಾರ. ೨೦೩). ತೆಂದೆಪೆನು ನಿಲ್ಲೆನುತ (ಕುಣ: ೧೭೪): ೨. ಹೆಂಡತಿ; ಮಡದಿ : 
(ಅರೆ. ಮುನಕ್ಕೂ : ಮರಾ. ಮನುಕಾ] ಅದನ್ನು ನೋಡಿದ ಕೂಡಲೆ ನಮ್ಮ ಮನೆಯಾಕೆ... ತನಗೇ ಬೇಕೆಂದು. 

ಮನೆ (ನಾ), ೧. ವಾಸಿಸುವ ಜಾಗ: ಅಶ್ರಯಸ್ಮಾನ ಹಿಡಿದಳು (ಬಂಗರ: ೦೨೨): ಮನೆಯಾಣ್ಕ ಎಇ ೧. ಮನೆಯ 
ರಾಜಪುರುಷರ್ಮ್ಮನೆಗಳೊಳ್‌ ವೀಡಿಲ್ಲುದದು. (ಟೂ: ೩11, ೦೪೦- ಯಜಮಾನ. ೨. ಗಂಡ; ಇದು ಮನೆಯಾಣ್ಮನಂ ಮಾಜುವಂದ 
ಮನೆಯಿಂದಂ ಮನೆಗೆಂದು ಪೋಪ ತೆಅದಿಂ ಮೇಣ್‌ ನೂಕಿ ಪ ೨|10 ಮಲ್ಲದೆ ಪೂಮಾಜುರ (ಪಂಕ: ೪-೮೧ ನ) ; ಪದೆಹಂದಂ 


ಮಾತಿನ ಪಾಂಗಿಂದೆ (ಆಂತ. ೫-೭೦): ಮನೆ ನೋಡಾ ಬಡದರು ನ ಮನೆಯಾಣ್ಯ!ಶಾಣ. 
ನೋಡು ಘನ (೧8ರ. ೩೨೪); ನಾನಾವಿದೈಗಳ ಗಟ್ಟಿವಾಳರ ಮನೆಗಳೊಬ್ಬ 
ದುವು (ನೋಜತ, 4-೩0). ವಿ. ವಂಶ: ಅಂದು ದೇವಕಿ 
ಪಡೆಯೆ ಕೃಷ್ಣನು, ನಂದಗೋಪಿಯ ಮನೆಯು ಬೆಳವುತ ಬಂದ ಪೂತನಿ 
ಮುಖ್ಯರನು ಬಾಲ್ಯದಲಿ ಮರ್ದಿಸಿದ (ಣಳ್ಳಣಾ: ೨೦ ಶೂ): ೩. ಸಂಸಾರ: |15 


ಡೆಂ (3. ಹಃ ಜೋಳ ಆ 


ಸ್ನ ನಾಶ ಮಾಡುವಂತಹುದು 


`ಮನೆಖರ್ಜು' ಪರಾ. ೪. ಪಗಡೆ. ಜೌಕಾಬಾರ. ಕುಂಟೆಬಿಲ್ಲೆ ದಿದ್ದಾನಿ 

ಮೊದಲಾದ ಆಟಗಳ ಚೌಕಂಕಾರದ ಸ್ವಳ ; ದುಗ ಬಿದ್ದು ಎರಡು 'ಮನೆಹಾಳಿ' ಪರಾ. ಮನೆಯ ಸ 

ಮನೆಗಳನ್ನು ನನ್ನೆ ಕಾಯಿ ದಾಟಿದರೆ ನಾನೇ ಗೆಲ್ಲೋದು (ಊಂ), ೫. ಮನೆ ಬಿಟ್ಟು ಕದಲದಿರು : ಅರು ಹೊರಗೆ ಓಡಾಡಲು ಶಕ್ತಿಯಿಲ್ಲದೆ 
[ಸಂಗೀತ] ಹಾರ್ಮೋನಿಯಂ. ಪಿಂಬಾನೆೋ ಮೊದಲಾದ ವಾದ್ಯ ಕೆಲವು ದಿನಗಳಿಂದ ಮನೆಹಿಡಿದು ಬಿಟ್ಟಿದ್ದಾರೆ (ಕೂ). ೨. ವಾಸಿಸಲು 


ಗಳಲ್ಲಿರುವ. ಬೆರಳಿನಿಂದ ಒತ್ತಿದರೆ ಸ್ವರವನ್ನು ಹೊಮ್ಮಿಸುವ ಸ್ಥಾನ 

ಮನೆ ತೊಳೆಇ ಮನೆಯನ್ನು ಹಾಳುಮಾಡು. ತ್ತದೆ (ಹೊಳ್ಳ. ೨೦). 
ಮನೆ ತೊಳೆಯ (ಣಂ). ಮನೆ ತೊಳೆದುಕೊಳ್ಳು ಎ ಮನೆಯನ್ನು ಹಾಳು [ದೇ.॥ ತಮಿ. ಮನೈ ; ಮಲ್ಲ. ಮನ; ಕೊಡ. ತುಳು. ಮನೆ ] 
ಮಾಡಿಕೊಳ್ಳು, ನಾಶಮಾಡಿಕೊಳ್ಳು : ನಾನು ಮನೆತೊಳಿದ್ದ ಮನೆಕಟ್ಟು 'ಮನೆಗಟ್ಟು 


ಮಾಡಿಕೊಳ್ಳು : ಬೇರೆ ಕಡೆಗೆ ಮನೆ ಓದಿಯ 


ನಾರಿಮಾಡು; ಅಳಿಯ ಬೇಕೆಂದರೆ ಇುಗ್ಲಂಡದ ವರ್ಣಿದ್ದೇಷ ಅಡ್ಡ ಬ! 


ಕೊಳ್ಳಲೂ ಸಿದ್ಧ(ಜಾಶುಕ್ತ- ೩೭)- ಮನೆ ಪಾಲಾಗು- ಕುಟುಂಬದ ಅಣ್ಣ ಮನೆಖರ್ಚು (ನಾ). ಸಂಸಾರದ ವೆಚ್ಚ; ದುನೆಏರ್ಚಿಗೆ ಹಣ 
ತಮ್ಮಂದಿರು ಜೇರೆಯಾಗು ; ಅವಿಭಕ್ತಕುಟುಂಬವು ವಿಭಕ್ತವಾಗು : | | . ಕೊಡುವಾಗ ಜಗಳ ತೆಗೆಯುವರೆ (ಕುಂಕುತು. ಇ): 

ದಾನಮ್ಮ ಹೆಗ್ಗಡಿತಿಯದರು , .. ಮನೆಪಾಲಾಗುವುದನ್ನೊ ಮುಕುಂದಯ್ಯ (ಮನೆ ೬ ಬರ್ಚು ( ಕರ್ಚು) ] 

ಬೇರೆ ಹೋಗುವುದನ್ನೂ ವಿರೋಧಿಸಿದ್ದರು (ಕಲ. ೬49), | |ಮನೆಗಟ್ಟು. ಮನೆಕಟ್ಟು (ಕ್ರಿ). ೧. ಮನೆಯನ್ನು ನಿರ್ಮಾಣವಣಡು : 
ಮನೆ ಮಾಡು, ಮನೆಯನ್ನು ಕಟ್ಟು. - ನಿರ್ಮಿಸು: ಪೆರ್ಗಣಮನಿಕ್ಕಿ ಹಳುವದಲಿ ಮನೆಗಟ್ಟಿದರು ದಿಗಧಿಪರು (ಜಾಗ- ೬-೯-00). 
ಮನೆ ಮಾಡುವೇದಮಕ್ಯಿಂ (6ರ್ಲಾಕ್ಕು. ೩-033)- ೨- ನೆಲೆಯಾಗಿ ನಿಲ್ಲು: ಶಿ. ನೆಲೆಯಾಗಿ ನಿಲ್ಲು ನೆಲಸು : ಒಕ್ಕಲಾಗು: ಸಿರಿ ನಿಂದಳ ಮಸೆಗಟ್ಟಿ 
ನಿಟಿಲಭ್ರೂಮಧ್ಯದಲ್ಲಿ ನಿಟಿಲಾಕ್ಷ ಮನೆಮಾಡಿ... ಶಿವಯೋಗಿ|[30]  ಪೇರುರೆದೊಳ್‌ (ನರು: ಒಟ) ; ಮದನಂ ಮನೆಗಟ್ಟಿ 
ನಿಟಿರಾಕ್ಷೆಕ್ಕುಂ (ಸರ್ಶತೃ- ೩೪೪): ಅದರ ನೋವು ಚಿರಸ್ಥಾಯಿಯಾಗಿ. 908 ಶ್ರೋ); ಭೀಷ್ಮನ ಹೃದಯದಲಿ ವೈರಾಗ್ಯ ಮುನೆಗಟ್ಟಿತ್ತು ನಿಮಿಷದಲ್ಲಿ 
ಹೃದಯದಲ್ಲಿ ಮನೆಮಾಡಿಕೊಂಡಿತತ್ತ (ತಿರೇಕ- ೨೦೩). ಮನೆಮಾರು ಎ. (ವ್ಯಾ: ೨೦-೨). ಮನೆಕಟ್ಟು: ೧. ಮೆಚ್ಚಿನಿಂ ಮನೆಕಟ್ಟಿಯೊಕ್ಳಲಾಗದ 


ಬೀಡು ಮತ್ತು ಅದಕ್ಕೆ ಸಂಧಿಸಿದ ಸಾವ: 
ಹೆಣ್ಣು ಮಣ್ಣನು ಬಿಟ್ಟು ಬರುದರೆ (3ನಡ- ೫- 


ಮನೆಮಾರು ಬಿಟ್ಟು ಇಲ್ಯಾಣಪುರಕ್ಕೆ 


ನ್ನ ಕಿಚ್ಚೆಡಿದ ಮನೆಯಾಯೆಸ್ತಿ (ಜರೆ, 00.0೪) ; ಅದನ್ನರಿಯದೆ 


ನಾವೆ ಗಾಳಿಯಲ್ಲಿ ಮನೆ 


ಕಿಹೋಗುತ್ತೇವಷ್ಟೆ (ಕುಸುತಂ. ೨೫೬). 

>. ೬-೦೦೪), | 36 [ಮನೆ 4 ಕಟ್ಟು] 

ಮನೆಮುರಿ ಎ ಕ: ವನ್ನು ಹಾಳಯಾಾಡು.- ನಾಶಮಾಡು ; | |ಮನೆಗಡೆ (ಕ್ರಿ). ಮನೆಯಿಂದ ಹಾಯ್ದುಹೋಗು: ಮಸ ಬಿಟ್ಟು 

ಹೊರಬೀಳು ; ಗಂಡನಿಕ್ಕಿದ ಪಡಿಯನುಂಡು ಮನೆಗಡೆಯದಿಪ್ಪವಳು 

ಪತಿವ್ರತೆಯಲ್ಲದೆ . . . ನೆರೆದುನೆಗೆ ಹೋಗುವ ಬಲ್ಲಾಳೆಗಿತ್ತಿಗೆ ಪತಿಭಕ್ತಿ 
ಆಳವಡುವುದೆ ಅಯ್ಯ (ಅನ. ೨೦-೦೭). [ಮನೆ 4 ಕಜ್ಜಿ] 

ಮನೆಗಾಪು (ನಿಂ). ಮನೆಯ ಕಾವಲು: ಗೃಹರಕ್ಷ! ತನೂಜೆಯಂ 
ಕರೆದು ... ನಿಡುನೇಹದಿ ನಿರೀಕ್ಷಿಸಿ ಮನೆಗಾಪಿಂಗಿರಿಸಲೆಂದಿ:ತೆಂದಂ 

೩೦೧-೦). ಮನೆಯಲಯ ಎ ಅತ್ತೆಐರಾವಂದಿ ಮನೆಯಲ್ಲಿಯೇ (ವೃಷರಿ eu ಐ). [ಮನೆ 4 ಕಾಪು] 

ನೆಲಸಿರುವ ಅಳಿಯ: p ಸಾಮಾನ್ಯವಾಗಿ ಗಂಡುಮಕ್ಕ: ಮನೆಗಾರ್ತಿ (ನಾ). ಮನೆಯ ಯಜಮಾನಿ ; ಮನೆಯ ಒಡ. 

ಮಗಳಿಗೆ ಮದುವೆಮಾಡಿ ಅಳಿಯನನ್ನು ಮನೆಯಲ್ಲಿಯೇ ಉಳಿಸಿ ಆಕೆಯೇ ಮನೆಗೂರ್ತಿ. ಪಾದ್ರಿಯವರು ಹೆಂಡತಿಯನ್ನು ಕಳೆದುಕೊಂ; 

ಕೊಳ್ಳುತ್ತಾರೆ: ಭೂಲೋಲ ಕೇಳಗ್ನಿ 'ಯಳಿಯನಾಗಿಹಂ ನೀಲ|48| ಆರು ವರ್ಷಗಳಾಗಿದ್ದವು: (ಗೊತಾಯಿ- ೮೪). 

ಧ್ವಜಂಗೆ (ಕೈಮಿಕಾ, 6-38); ಹೂದಳ್ಳಿ ಮನೆಗೆ ಬೇರೆ ಯಾವ ಗಂಡೂ [ಮನಿ ೬ ಎ ಕುರ್ಕ (ಅ ಕಾಜ) 1 ಎತ್ತಿ (ಆ. ಇತ್ತಿ)] 


ಮನೆಗೆಡು 


ಮನೆಗೆಡು (ಕ್ರಿ): ಮನೆಯಿಲ್ಲವಾಗು ; ಆಶ್ರಯತಪ್ಪೆ : 
ಮಾರಿಲ್ಲ 


೨ ನೆಲೆಗೆಟ್ಟು ಕಾಡುಬೀಡಾದರೆಂ ((ಶ್ರೀರಾಮಾ- 3೬೦-೦೨): 
[ಮನೆ 4 ಕೆಡು] 
ಮನೆಗೆಡುಕ (ನಾ). ಮನೆಯನ್ನು ಹುಳುಮಾಡುವವನ; 
ಮುರುಕ: ನಿದ್ಮು ಅರಸರು ನನ್ನ ಮನೆಗೆಡುಕ ಅಂತ ಹೇಳಿದರು 
(em. ೨23) - [ದುನೆ 4 ಕೆಡುಕ) 
ಮನೆಗೆಲಸ (ನಿ). ಮನೆಯಲ್ಲಿ ಮಾಡಬೇಕಾದ ಕೆಲಸ ; ಗೃಹಕೃತ್ಯ : 
ಮನೆಗೆಲಸದಂ ಮಾಡಲಾಜದೆ ತನು ಬಳಲಿ (ವಿಸಫ್ರ- ೨೬- 


ಸ್ಕೂಲು ಬಿಟ್ಟು ಮನೆಗೆಲಸವನ್ನೇ ಇನ್ನೂ ಚೆನ್ನಾಗಿ ಕಲಿತುಕೊ 
(ಪಿಶೆಣ- ೩0)- (ಮನೆ + ಕೆಲಸ] 

ನನೆಗೈ (ಕ್ರಿ). ಮನೆಯನ್ನಾಗಿ ಮಾಡು ; ಆವಾಸವಾಗಿಸು : ಸೌಧಾ 
ವಾಸಕಳಸುವಾ ಪುಃ ಜರ್‌... ವೃಕ್ಷ: ಮನೆಗೈವರ್‌ 


(ಕಾಳುಂತ- ೧೦೬-೦೮೩), [ಮನೆ 4 ಗೈ (ಆಕೆಯ್‌)] 
ಮನೆತನ (ನಾ). ೧. ಕುಲ; ವಂಶ; ಸಂತತಿ ; ಇರಬೇಕೈ, ಮಕ್ಕಳ 


ಚೆಲು ಮನೆತನವು (ಕಲಳ: ೩-೩); ನಮ್ಮ ಮಹಾರಾಜರ ಮನೆತನವನ್ನು 


ತಣ್ಣಗೆ ಇಟ್ಲಿರಲಿ (ಕಳಶು. ೪6). ೨. ಸಂಸಾರ; ಗೃ ಓಹಕೃತ್ಯ ; ಕುರುಡು|" 


ಹೆಂಡತಿಯೊಡನೆ ಮನೆತನ ಹೇಗೆ ನಡೆಯಿಸಬೇಕು (ಇಕಳ- 303)- 
ಮನೆತನ ಮಾಡು ಇ ಸಂಸಾರವನ್ನು ಸ್ನ ನಿರ್ವಹಿಸು: ಮನೆತನ 
ಮಾಡುವುದಕ್ಕೆ ತಕ್ಕಷ್ಟು ಹಣವಿಲ್ಲ (ಮುಂಬದು- ೩-೨೮). 
[ಮನೆ 2. - ತನ] 
ಮನೆತಾಣ `ಮನೆದಾಣ' ನೋ. 
ಮನೆತುಂಬಿಸು 'ಮನೆದುಂಬಿಸು: ನೋ. 
ಮನೆತುಂಬು 'ಮನೆದುಂಬು' ನೋ. 
ಮನೆದಪ್ಪ (ಕ್ರಿ). ೧. ಆಶ್ರಯವಿಲ್ಲದಂತಾಗು; ನೆಲೆತಪ್ಪು: ಮನೆದಪ್ಪು 
ವುದೆ ನನ್ನ ಸುಮನೋರಥಂ (806: ೫3-೪). ೨. ಹೆಣ್ಣು ಗಂಡನ ಮನೆ 
ಬಿಟ್ಟು ತೌರುಮನೆ ಸೇರುವಂತಾಗು : ಮನೆದಪ್ಪಿ ಬಂದ ಮಗಳಿಗೆ ನಾವು 
ಆಶ್ರಯ ನೀಡಬೇಕಾಗಿದೆ. (6). [ಮನೆ ತಪ್ಪು ) 
ಮನೆದಳ, ಮಂದಳ (ನಾ). ಮನೆಕಟ್ಟುವ ಸ್ಥಳ ; ನಿವೇಶನ ; ಇದಕ್ಕೆ 
ಸಲುವ ಮನೆದಳ ಹಿತ್ತಲು ತಿಪ್ಪೆಗುಂಡಿ ಹಕ್ಕಲು ಸಹವಾಗಿ (ನಂ. ೦೨6, 
63-0೬ : 100) 5 ಆತನಿಗೆ ಮನೆದಳೆ ಬಹಳ ಸುಲಭದರದಲ್ಲಿ ಸಿಕ್ಕ 
ತಂತೆ (865. 0%). ಮಂದಳೆ : ಭೀಮಣ್ಣನು ಮೊದಲು ತನ್ನ ಮಂಡಳ 
ದ ಭಾವಿ ತೆಗೆಸಿದ (ಕ್ರೀಕತೆ- 0೬೪). [ ಮನೆ 4 ತಳ (ಎತಲ)] 
ಮನೆದಾಣ. ಮನೆತಾಣ (ನಾ). ಎಮನೆದಳೆ ; ಮನೆದುಣಮುಂ ಪಲಗಿ 
ಗಣ್ಬಿಂ ಮೊದಲಾಗೆ ಕಬಸೀ ವಡಗಣ್ಣಾಸೀಮೆ (ಎಇ. xx1, ೦೭೬೦-೦೦ 
ಕಡು ಕತ); ಮಾದಣ್ಣನಿಗೆ ಕೋಟಿಹಾಳಿನ ಮನೆದಾಣದಲ್ಲಿ ಗಂ! 
ಸಿಕ್ಕಿತಂತೆ 1 (ಅಳುಕು. ೧೫೭). ಮನೆತಾಣ 
ದಾನಸಾಕ್ಷಿಣ। ಅಷ್ಟಿದರಪ್ರಕೃತಯೆಃ (ಬಳ. 111 (1)- ನಾ: 
ಮನೆತಾಣವಿಮ್ಮತ್ತರ್ದುಗ್ಳಾ 
[ಜಲ] ಗೆಜಿಕಿಯ ತೆಂಕಣ ಕಡೆಗೋದಲ್ಲಿ ಒಳಗೆ ಮತ್ತತ 
(19.111, 8-೩; [ದುನೆ * ತಾಣ] 
ಮನೆದೀವು (ಕ್ರಿ). (ಮಕ್ಕಳಿಂದ) ಮನೆಯು ತುಂಬು: 
[20೫ಂ. ತೀ)ವಿ ಮಕ್ಕಳಂ ಪಡೆದಬಳಿಎಜನಂ (ಅಂಫ್ಯ. ೨-೨೪) - 
[ಮನೆ 4 ತೀವ್ರ] 
ಮನೆದುಂಬಿಸು, ಮನೆತುಂಬಿಸು (ಕ್ರಿ). ವಧುವನ್ನು ಹೊಸದಾಗಿ ಮನೆಗೆ 
ಮಾಡಿಕೊಳ್ಳು; ಗೃಹಪ್ರವೇಶಮಾಡಿಸು : ಒಸಗೆವಾಡಂ ಪಾಡುತ 
ಕಡುಚದೆರೆಯರಾಳಿಯರೊಲವಿಂ ವಿಭವದೊಳು 


೫78) ; 


59). 


ಮೊನೆದುಂಬಿಸಿದರ್‌ 


ಮನೆಪಾಠ 


(ಮು. 6-60); ವಿಘವಿಲ್ಲದೆ ಮನೆದೆಂಬಿಸ ಪ ಪೆ 
ಜಗೆ (ಕೂತ, 0೩-0೩). ಮನೆತುಂಬಿಸು 


ತುಂಬಿಸಿಕೊಂಡರು ( 


ಕೆಂದು ಲಃ ಗಃ 


: ಮಧದುವಣಗಿತ್ತಿಬ: 


a: 31): 

[ಮನೆ 4 ತುಂಬಿಸು] 

5 |ಮನೆದುಂಬು, ಮನೆತುಂಬು (ಕ್ರಿ). ೧. ನವವಧುವು ಹೊಸದಾಗಿ 
ಮನೆಯನ್ನು ಪ್ರವೇಶಿಸು ; ಗೃಹಪ್ರವೇಶಮಾಡು : ',ಮನೆ 
ಮಂಬಿಸು ` ಪರಾ. -ಮನೆತುಂಬು : ೧. ಸೊಸೆ ಬರಲು ಮಹಾ 
ದೇವಿಯವರು ಮನೆತುಂಬಿತೆಂದು. ಗೊಣಗಿದರು. (ಇಡುತ, sou). 
೨: (ವಸ್ತುವಿಶೇಷಗಳು) ಮನೆಯಲ್ಲಿ ಭರ್ತಿಯಾಗು : ಜಿ: 
ನಾಯನಾರ್ಗಂ ಯಸ್ಕಜ್ನಾನಿದೇವಿಯರ್ಗಂ ಸಂತಸದೊಳುಡಲ್‌ ಕೊಟ್ಟು 
ಮನೆತುಂಬಿದ ಹೊನ್ನಂ ಫೊಸ್ಬು (606: ೨-86). [ಮನೆ 4. ತುಂಬು] 

ಮನೆದೆರಿಗೆ (ನಾ). ಮನೆಯ ಮೇಲೆ ಹಾಕುವ ತೆರಿಗೆ. ಕಂದಾಯ : 
ಅದರೊಳು ಮನೆದೆಂಗೆಯು ಹೆಚ್ಚಿರಲೂ (36ರ, ೧೦-೩); ಗಿ 
ಮನೆದೆರಿಗೆ ಮೊದಲುದ ೧೯ ಬಾಬುಗಳನ್ನು ನೇವಿಂಸಿದರೆ. (ಕಕಾಮ. 1, 
934) ಗದ್ದೆಕರೆ ಬೆದ್ದಲುಗಂದಾಯ ಕಾಡಾರಂಬ ಮನೆದೆರಿಗೆ [CT 
ous). [ ಮನೆ 4 ತೆರಗೆ (ಎ ತೆಆ್‌ಗೆ) ] 

ಮನೆದೆ್‌ (ನಾ). ಇ ಮನೆದೆರಿಗೆ ; ತಿಪ್ಪೆಸುಕ ಮನೆದೆಟ್‌ ಪಾರಿಖಾಯ 
(ರೊಂಕ89- ೦೯೩೩, ಸಿಂದಗಿ, ೪೦-9೩; 1097); ಆ ಪೊಕಲ ಕಯಲೂ 
ಮನೆದೆಜ್‌ ಬಿಟಿ ಬೇಗಾರ ಕಾಣಿಕೆ ಕಡಾಯ (28. ಸರಣ. 
೧೨-೦೮; 1490). [ಷ್ಟನೆ 4 ತಟ] 

ಮನೆದೇವತೆ (ನಾ). ವಂಶದ ದೇವತೆ ; ಕುಲದೇವತೆ: 
ಮಹಿಮೆಯೊ (497ರ. ೨೬೪-೦೨). 

ಮನೆದೇವರು (ನು). ಇ ಮನೆದೇವತೆ : ಘನವಾದೊಡದೆ ಕೈಸೇರುವ 
ಪರಿಯೂತ ಮನೆದೇವರೆಂದುಪಚರಿಸು (ಕಂತು, ೬-೦೫೦). 

[ ಮನೆ 4 ದೇವರು (೬ ದೇವರ್‌) ] 

ಮನೆದೈವ (ನು). ೬ ಮನೆದೇವತೆ : ಮುನೆದೈವಂಗಳೆನಗೆ ಸನ್ನಿದಮಾ 
ದೊಡೆನ್ನ ಮೂಗು ಮುನ್ನಿನಂತಾಗಲಿ (ಶಂತತಂ. ೬೬-೦೨); ಮನೆದೈವ 
ಕುಲದೈವ ಎನಗೆ ನಿಮ್ಮವರಯ್ಮಾ (ಕನ. 4೬೬); ನೀವೆನ್ನ ಕುಲದೈವ 


30 
ಮನೆದೇವತೆಯ 
[ಮನೆ 4 ದೇವತೆ ) 


ಮನೆದೈವದಲ್ಲದೆ ಮತ್ತೆ ಕುಲದೈವ ಮನೆದೈವ ಇಲ್ಲವಯ್ಯ ಎನಗೆ 
30] (ಕಬಂಡೇ. 6-19). [ಮನೆ 4 ದೈವ] 
ಮನೆದೊಂಡ (ನಾ). ಮನೆಯ ಸೇವಕ್ಕ--ಆಳು ; ಅಸವಸದೆ 


ಮನೆದೊಂಡರೆಲ್ಲರೀ ತೆಜದಿಂದೆ ನಿಸದಮನಿಶಂ ಬರ್ಪರ್‌ (6೫3. 3-3-00), 
[ ಮನೆ 4 ತೊಂಡ್ಕ ] 
ಮನೆದೊತ್ತು "ಮನೆದೊಟ್ಟು ` ನೋ. 
ಮನೆದೊಲ್ಟು, ಮನೆದೊತ್ತು (ನಾ). ಮನೆಗೆಲಸಮಾಡುವ ತೊತ್ತು: 
ಮನೆಯಾಳು : ಪೋದ ಮಾರಿಯನ್ನಳಿ ಮನೆದೊಬ್ಟು ಸೀರ್ಕರಡಿಯನ್ನಳೆ. 


ನಾದುಣಿ (ಕಾತಂ೯-೯), ಮನೆದೊತ್ತು : ನಿಮ್ಮ ಮನೆದೊತ್ತಿನ 
ಮಗಳು ಕೇಳೆಮ್ಮುವಂ ಕೀಳ್ಮಾಡಿದಳ' (0%. 85-44); ಏನೆಲವೊ 
ಮಾರೀಚ ಪಾರಿಯದೇನು ಮನೆದೊತ್ತಲ್ಲವೇ (4460. 4-೩-೪೪). 


40 [| ಮನೆ 4 ತೊಬ್ಬು 
ಮನೆಪಟ್ಟಿ (ನಾ). = ಮನೆದೆರಿಗೆ: ಇವರ ಆದಾಯದ ಸಾಧನಗಳು 


ಮನೆಷೆಟ್ಟಿ, ಛಕಡೀಪಟ್ಟಿ, ಹೊರಗಿಂದ ಬರುವ ಮಾಲಿನ ಮೇಲೆ ಜಕಾತಿ 
ಮುಂಂತಾದವುಗಳುಂಟು (೪9: 100). [ಮನೆ 4 ಪಟ್ಟಿ] 

ಮನೆಪಾಠ (ನಾ). ವಿದ್ಯಾರ್ಥಿಗಳಿಗೆ (ಮನೆಯಲ್ಲಿ) ಖಾಸಗಿಯಾಗಿ 
ಹೇಳುವ ಪಾಠ ; ಮನೆಪಾಠ ಹೇಳಿ ಜೀವನಯಾಪನೆ ಮಾಡಿಕೊಳ್ಳು 
ತ್ತಿದ್ದನು (ನಕು. 22೩). [ ಮನೆ 4 ಪಾಠ್ಯ ] 


ಮನೆಬದುಕು ೬೯೨: 


ಮನೆಬದುಕು (ನಾ). ಮನೆಯ ಕೆಲಸ ; ಗೃಹಕೃತ್ಯ: ಗರತೀ ನೀ 

ಮನೆಬದುಕ ನೋಡಿ ನೂಲಿಗೆಳೆಗಳ ಮಾಟಮಾಡಿ ನೆಯ್ದೆ (49೧8. 69-೦೭), 
[ಮನೆ 4+ ಬದುಕ್ಕು (ಇ ಬರ್ದುಕ್ಕು) ] 

ಮನೆಬಾಗಿಲು "ಮನೆವಾಗಿಲ" ನೋ: 

ಮನೆಮಗತಿ 'ಮನೆಮಗಶ್ತಿ` ನೋ. 

ಮನೆಮಗತ್ತಿ, ಮನೆಮಗತಿ , ಮನೆವಗತಿ (ನಾ). ಮನೆಯಲ್ಲಿ 
ಹುಟ್ಟಿದವನಂತೆಯೇ ಇದ್ದು, ಕೆಲಸ ಮಾಡಿಕೊಂಡಿರುವ ವ್ಯಕ್ತಿ; 
ವಂಶಪಾರಂಪರ್ಯವಾಗಿ ಬಂದ ಮನೆಯ ಆಳು: ಸಿಯಗೆಲ್ಲರಾ 
ಮನೆಮಗತ್ತಿನ್ನಲ್ಲಹನಾ ಬೆಸಸಿ (ಎಕ. ೫೪1, ತುಮಳೂ- 
ಪೆರ್ಮಾನಡಿಗಳ ಮನೆಮಗತ್ತಿನ್‌ ಅಗರಯ್ಯಂ (ಎಂ. ೪1; ಇ: 
ಮನೆಮಗತಿ : ಬಿಸಮನೆಂಬೋ ಮನೆಮಗತಿ ಆತ 
ಓರ್ಮ್ಮತ್ತು ಕೆಯ್ಯ ಕೊಟ್ಟೊರಿ್‌ (ಕ. ೫1, ಕಳ ೩೩೧ 
ಸ್ವಸ್ತಿಶ್ರೀ ಗೊಗ್ಗಿಯ: 
(ಫಂ. ೧೯೩೬೬ 90-0 7 900). ಮನೆವಗತಿ ; ಶ್ರೀಮತ್‌ ನಾಗತರನ 
ಮನೆವಗತಿ ಪೆರ್ವ್ವೊಣಸೆಟ್ಟಿ ಬೆಂಗುಳೂರ ಕಾಳೆಗದೊಬಿಳ್ಲಾಗತರನ 
ಮಗಂ ಬುಟ್ಟಣಪತಿ ಸತ್ತಂ (ಎಕೆ. 2% (ಇ) ನಗಳ" ೦೪೨-೨: ಸು. 560): 
ಸ್ವಸ್ತಿ ಶ್ರೀ ಪೆರ್ಮಾಡಿಯ ಮನೆಪಗತಿ ನೀಲಬ್ಬೆಯ ಮಗಂ ರಾಚಮ್ಮನ 
ಧರ್ಮಂ (ಎಕೆ. 112 (1) ನಂಃನ. 395-೦; 970). [ಮನೆ 4 ?] 

ಮನೆಮಗವು (ನಾ): . ಮನೆಮಗತ್ತಿ : ಮಾರಿದಾಸುರಿಯತಮ್ಮನ್‌ 
ನಾಗತರಾಸರಾ ಮನೆಮಗವು . , . ವಿಜನುಳಿ ಎಜ್‌ದು ವಿಟ್ಟನ್‌ 
(ಏಕ. ಸಳ1, ತುಮಕೂ? ೯2೪ ; 7). [ಮನೆ 4 ಮಗವು (£ ಮಗು)] 

ಮನೆಮಾತು (ನಾ). ೧, ಮನೆಯಲ್ಲಿ ಆಡುವ ಭಾಷೆ : ಮಾತೃಭಾಷೆ : 
ತಾಯಿನುಡಿ : ದಾಸರು ಕನ್ನಡದಲ್ಲಿ ಗ್ರಂಥರಚನೆ ಮಾಡುವುದಕ್ಕೆ ಅವರ 
ಮನೆಮಾತು ಕನ್ನಡವೆಂಬುದೇ (ಹರ: ೩೩೭) ; ಮನೆಮಾತಿನಲ್ಲಿ ಹೇಳೆಂದು 
ಯಾರಾದರೂ ಬಲಾತ್ಮರಿಸಿದರೆ ಅವನಿಗೆ ಮಂಕು ಕವಿದುಬಿಡುತ್ತಿತ್ತು. 
(ಸನತಿರೋ, 030), ೨. ಎಲ್ಲರಿಗೂ ತಿಳಿದ ವಿಷಯ ; ಪ್ರಶಿ ಮನೆಯ 
ಲ್ಲಿಯೂ ಮಾತನಾಡಿಕೊಳ್ಳುವ ವಿಚಾರ : ರಾಜನರ್ತಕಿಯರು ನಾಡಿಗೆ 
ಸಲ್ಲಿಸಿದ ಸೇವೆ, ತ್ಯಾಗ ವಿಜಯನಗರರಾಜ್ಯದಲ್ಲಿಲ್ಲಾ ಮನೆಮಾತಾಯಿತ: 
(ಕುಂಕುಮ-ು ₹೭); ಬಿಡಿಮೊಳೆಗಳಂದ ಮುದ್ರಿಸುವುದನ: 
ವನು ಗೂಟೆನ್ಸರ್ಗ್‌ ಎಂಬುದು ನದ್ರಣಪ್ರಪಂಚದಲ್ಲಿ 
(ಮುರ್ರಕೆ. ೪). ಮನೆ 


ಮನೆಮಂಟ್ಟು, (ಕ್ರಿ). ಮನೆಯನ್ನು ಸೇರು: ಆಲ್ಲಂದ ತನ್ನ ಶಿವಾಯಿ 


ಮಾತು] 


ಯೊದನೆ ಮನೆದುಟ್ಟಿದ (4449. ೬). ಮನೆ 
ಮನೆಮುಟ್ಟು, (ನಾ). ೧. ಮನೆಯ ಸಾವಡನು : ಗೃಹೋಷ 


ಕನಕದೆ ರಜತದ ಕಾಂ: 


ಕರಗಿ ಕಣ್ಣಿಟ್ಟುವು (ಒ6೫ನೂ: 60-083) - ನಃ 
ಸಾಧನ : ಹೊಸದಾಗಿ ಮನೆ ಕಟ್ಟಿಸಲು ಮನೆಮುಟ್ಟು ಒವಗಿಸಿಕೊಳ್ಳ 
ಬೇಕಾಗಿದೆ (6.0). [ಮನೆ 4- ಸ್ಯ) 
ಮನೆಮುಟ್ಟುಗೋಳು (ನಾ). ಮನೆಯನ್ನು ಸ್ವಾಧೀನಕ್ಕೆ ತೆಗೆದು 
ಕೊಳ್ಳವುದು,-ವಶಕ್ಕೆ ತೆಗೆದುಕೊಳ್ಳುವುದು ; ಅರಸನಾಗ್ರಹದಿ 
ಮುಂಟ್ಟುಗೋಳೆಂ ಕೊಂಡಂ (ರಉ೪ತ- 00-98) : ಧನಂಗಳಂಮನೆದು: 


ಮನೆಮುರುಕ (ನಾ). ಮನೆಮುರಿಯುವವನು ; ಮನೆಹಾಳೆ : ಮನೆ 
ಮುರುಕನಾದಂಥಾ ಪುರುಷನು . . , ಶುಭಗಳನ್ನೈದಲಾರದೆ (ಕೃಪಾಠೀ- 
60); ಹುಚ್ಚುಹುಚ್ಚಾಗಿ ಮನೆಮುರುಕ, ರಾಕ್ಷಸ... ಮುಂತಾದ 


s 


-\10 


w 


38 


ಮನೆದಾಗಿಲ್‌ 


ಶಬ್ದಗಳಿಂದ ಬೆಳ್ಳೇಗಾಡರನ್ನು ಬಹಳ ಬೈದಳು (ಶತಕಂ. ೩೨). 
[ಮನೆ 4 ಮುರುಕ ್ಕ (ಎವ 


ಮನೆಮುರುಕಿ (ನಾ). ಮನೆಯನ್ನು ಹಾಳುಮಾಃ ಸಂಸಾರ 
ವನ್ನು ಒಡೆಯುವವಳು: ಮುನೆಮುರುಕೀ, ಬೆಳ್ಳಿ ಹೋಯಿತು, 
ಬಂಗಾರಹೋಯಿತು ! ಮಾನಮರ್ಯಾದೆ ಎಂದೋ ಹೋಯಿತು. 
(ತುಂವಿಕೊ. 23)- [ಮನೆಮುರುಕ 3. ಣ್ಯ] 


pt 


ಮನೆಮುರುಕುತನ (ನಾ). ಮನೆಯನ್ನು ಹಾಳುಮಾಡುವ ಸ್ವಭಾವ: 


ನೀಗಲಾಡಿಸುತ ಮನೆಮುರುಕುತನವನ್ನು ಬೇಗದಿಂ ಕರುನಾಡ ಹರಕುತನ 
ವನ್ನು ಕಳೆದು ಹಿರಿದಾಗೋಣ ಸೀಮೆಯನು ದಾಟಿ (ಗು. ೪0-6). 
[ಮನೆ 4 ಮುರುಕ್ಕು (£ದುಖಕು)  - ತನ] 


ಮನೆಮೂಳ (ನಾ). ೧. ಹೊರಗೆ ಓಡಾಡಲು ಶಕ್ತಿಯಿಲ್ಲದೆ ಮನೆ 


ಮನೆಮೂಳಿ (ನಾ). ಮನೆಯಲ್ಲೇ ಕುಳಿತಿರುವ ವ್ಯಕ್ತಿ; ಸೋಮಾರಿ 


ಮನೆಯಟ್ಟು (ನಾ 


ಯಲ್ಲೇ ಇರಬೇಕಾದ ವ್ಯಕ್ತಿ; 
ಮನೆಮೂಳ ಆಗಿದ್ದಾಳೆ (ಕತ್ಚಜು- 4): ೨. “ಮನೆಯಲ್ಲೇ ಮೂರು 
ಹೊತ್ತು ಇರುವ (ಅಭ್ಯಾಸದ ಮನುಷ : ಮನೆವಊೂಳ(ಳಿ)” 
(Stay-at-home: 309). [ಮನೆ 4 ಮೊಳ ( ಇಮೂಟ) ] 


ನ ಸ್ವೈರಾಚಾರಕ್ಕೆ ಬಲಿಯಾಗಿ 


ಇವಳಿಂದಲೇ ಅಲ್ಲದೆ ಕೈಗೆ ಬಂದ ಮಗ ಮನೆಮೂಳಿಯಾಗಿ ಕುಳಿತಿರುವದು 
(ಹೂಸ. ೨೦)- ಮನೆಮೂಳ 2. ಇ] 

ಫ್ರಿ ಒಂದು ಬಗೆಯ ತೆರಿಗೆ (?) : ಎಟ್ಟುಮನೆ ಹತ್ತ 
ಕೊಂಡು ಮನೆಯಟ್ಟು ಯಾನೂಯುಪ್ಪಟ್ಟಣದಲಿ (ಎ೪. 1x, 
ot; 1316 2). [ದನ ೨) 


ಕಾರಕಾ- 


ಮನೆಯಾಳ್‌, ಮನೆಯಾಳು (ನಾ). ಎ ಮನದೊಬ್ಬು ; ಘನರಾದ 


ತುರುಕರು ಕಂಠೀರವೇಂದ್ರನ ಮನೆಯಾಳ್ಗೆಳಿಂದ ಮಡಿದರು. (ಕಂಶವಿ. 
೨8-30) .- ಮನೆಯಾಳು ; ಅವರ ಮನೆಯಲ್ಲಿ ನಾಲ್ವರು ಮನೆಯಾಳು 
ಗಳು ಇದ್ದಾರೆ (622). [ಮನೆ 4 ಆಳ] 


ಮನೆಯಾಳು ' ಮನೆಯಾಳ್‌' ನೋ. 
ಮನೆದಗತಿ ` ಮನೆಮಗತ್ತಿ ' ನೋ. 
ಮನೆವಣ, ಮನೆಹಣ (ನಾ). = ಮಸೆದೆಜ್‌: ಏರಿಯ ಕೇಳಗೆ ದುನೆ 


ವಣಮುಮಂ (೧೪: ೦೯೪೩, ಪಾಶುಗಂ", 3೩೬-೦೪; 974) ; ಕಾಡಾರಂಭ ನೀರಾ 
ರಂಭ ಸುಂಕ ಸಿದ್ಧಾಯ ಮನೆವಣ ಸಹವಾಗಿ ಶಿವಾರ್ಪಿತ ಮಾಡಿ ಕೊಟ್ಟ 
ದಾನಶಾಸನ (ಎಕ: ೩11; ತಕ್ಕಸಾ- ೩52೩೯ 7 169), ಮನೆಹಣ : ಮಗ್ಗ 
ಮನೆಹಣ ಹೊಗೆಹಣ ಸುಂಕ ಸುವರ್ನಾದಾಯ (06. 21, 
೪-೧೮ 1071): ಶಾಸನಗಳಲ್ಲಿ ಬರುವ ತೆರುವಣಗಳು ;ಎ ತೆರು . 
ದೇವರ ಧರ್ಮ, ಮನೆಸಣ: ನೊಗಹಣ (ತುಣುನಾ, ೨೬೦)- 

[ಮನೆ + ಪಣ್ಮ] 


ಮನೆವಯನ್‌ (ನಾ). ಮನೆಯ ಹಸಂ ; ನಯವೆತ್ತಿನಿನುಡಿಯೆಂ ಜಾಣ್ಮೆಯ 


ನಾವಗಮಿನಿಯನೆರ್ದೆಯನಿರ್ಕುಳಿಗೊಳ್ವೀ ಮಯಣನ ಗೆಣೆಯೆನಿಪಳ ಮನೆ 
ವಯುನೆನಿಕುಂ ಮುಪ್ಪುದಪ್ಪುಗರ ಹೆಸುವಾಗಳ್‌ (ನರಂ. ೬-೧4). 
[ಮನೆ 4 ಪಯನ್‌] 


ಮನೆವಾಗಿಲ್‌, ಮನೆಬಾಗಿಲು (ನಾ). ೧. ಮನೆಯ ದ್ವಾರ : “ದ್ವಾರ 


ಇಗಿಲಕ್ಕುಂ” (ಮಂಗ. ೫೯-೦೨). ಮನೆಬಾಗಿಲು : ೧. 
ಫನಲಕ್ಷ್ಮಿಪೊಜೆಯಾ ದಿನವಾದುದೆಂದು ಮನಬಾಗಿಲಿಗೆ ನಾವು ಬಂದಿರುವೆ 
ದಿಂದು (ಕಪ 08-9). ೨. ಮನೆಯ ಮುಂಭಾಗ : ಯಿಂತೀ ಚತುಃ 
ಸೀಮೆಯಿಂದೊಳಗುಳ್ಳಿ ಮನೆಬಾವಿ ದುನೆಬಾಗಿಲ ಗದ್ದೆ ಮನೆಯ ಹಿಂದಣ 
» * ಸಹಿತವಾಗಿ , , . ಧಾಆ್‌ಯನೆರದು ಕೊಟ್ಟರು. (ಲ 


೨೩-೦೬; 1400)- [ಮನೆ .,. ಬಾಗಿಲ್‌) 


ವಾರ 


ಮನೆಮುರ (ನಾ). = ಮನೆದಳ: ಗುಡಿ ಮುಂದಣ ಮನೆವಾರ ಸಹ ನಡಸ 
ಹೋ ಶಾಸುಭಾವ ಹಳ್ಳಿ ತಿಂಮಪಗೆ - , - ತಾಕಿತಿ ಮಾಡಿಸಿ ದಯಮಾಡಿ! 
ಬರಸಿಕೊಟ್ಟ ಶಾಂಬ್ರಶಾಸನಾ (ನಳ. ೨೯೫೯, ೬-೨೨: 18: 
[ಮನೆ 4- ವಾರ] 
ಮನೆವಾರತೆ "ಮಸೆವಾಟ್ಸ್ಟ್‌' ನೋ. 
ಮನೆವಾರ್ತೆ :ಮನೆವಾಲ್ಕ್ಕಿ' ನೋ. 
ಮನೆವಾರ್ತೆಗ (ನಾ). ಗೃಹಕೃತ್ವವನ್ನು ನೋಡಿಕೊಳ್ಳುವವನು : 
ಮೂಜು ಬರವುವಿಲ್ಲ ಮೂರ್ಮ್ಮುನೆವಾರ್ತೆಗರ ಮನೆ ಪೊಕ್ಕಡೆ ಪನ್ನೆರಡು 
ಗದ್ಯಾಣ ದಣ್ಣು (ಹೌ. 1ಸ-1, ೭೭-೩೨: 902). 
[ಮನೆವಾರ್ತೆ (ಆ ಮನೆವಾಟಕ್ಕಿ) 4+ - ಗೃ) 
ಮನೆವಾರ್ತೆಗಾರ (ನಾ). ಎ ಮನೆವಾರ್ತೆಗ : 
ವಾರ್ತೆಗಾರ (ಯೋರಫಿ. ೯4). 
[ಮನೆದಾರ್ತೆ (£ ದಮನೆವಾಬಕ್ತಿ) + - ಕಾರ್ಕ (ಆ. - ಕಾಜಿ) 
ಮನೆವಾರ್ತೆಗೆಯ್‌ (ಕ್ರಿ). ಮನೆ ವಾರ್ತೆಯನ್ನು ನೋಡಿಕೊಳ್ಳು: ಸಂಸಾರ 
ನಡೆಸಂ : ಕರಹದ ಸೂಳೆ ಸುತ್ತುವಳೊ ಕುತ್ತವಳೋ ಮನೆವಾರ್ಶೆಗೆಯ್ವ 
[meno ಗೀವ]ಳೋ (ಸೂಕ್ತಿಸು. 6೩೭; ಅಂ. 5-೫6 ನೋ). 
[ಮನೆವಾರ್ತೆ (-ಆ ಮನೆವಾಟಸ್ತಿ) 4 ಕೆಯ) 
'ಮನೆವಾಳು 'ಮನೆವಾರ್ಟು` ನೋ. 
ಮನೆವಾಳ್ವನ (ನಾ). ೧: ಮನೆಯ ನಿರ್ವಹಣೆ; ಸಂಸಾರದ ಜವಾಬ್ದಾರಿ: 
ಮನೆವಾಳ್ತನದೊಳು ಬಲುಬಲು ದಕ್ಷೆ ಅವಳಾಳ್ತನದೊಳ್‌ ನನ್ನಯ ರಕ್ಷೆ 
(ಗ8ೇ5- &-೩೨)- ೨. ಮಗಳಿಗೆ ಮದುವೆ ಮಾಡಿ ಅಳಿಯ. ಮಗಳನ್ನು 
ಮನೆಯಲ್ಲೇ ಇಟ್ಟುಕೊಳ್ಳುವುದು : £ ಸಾಮಾನ್ಯವಾಗಿ ಒಬ್ಬಳೇ 
ಮಗಳು ಅಥವಾ ಗಂಡುಸಂತಾನವಿಲ್ಲದವರು ತಮ್ಮ ಒಬ್ಬಳೇ 
ಮಗಳಿಗೆ ಮಡುವೆ ಮಾಡಿ ಅಳಿಯನನ್ನು ಮನೆಯಲ್ಲೇ ಇಟ್ಟು 
ಕೊಳ್ಳುತ್ತಾರೆ : ಗಂಡ ಸತ್ತ ಆಕೆ ಇದ್ದ ಒಬ್ಬಳೇ ಮಗಳನ್ನು ಮದುವೆ 
ಮಾಡಿ ಅಳಿಯನನ್ನು ಮನೆವಾಳ್ತನಕ್ಕೆ ಇಟ್ಟುಕೊಂಡಿದ್ದ 2 (ನನ್ನೂರು. ೨3), 
[ಮನೆವಾಳು (ಇ ಮನೆವಾಬು") 4 - ತನ] 
ಮನೆವಾಳ್ತೆ "ಮನೆವಾಟ್ತ್‌' ನೋ: 
ಮನೆವಾರು, ಮನೆವಾಳು (ನಾ). ಸಾಂಸಾರಿಕ ಜೀವನ ; ಗೃಹಸ್ಮ 
ಜೀವನ: ತತ್ವವೇದಿಗಳುಂ ಮನೆವಾಟನ:ಸೆವಡಟಾಗದು(ಾಂತಿಫು. 9-63 ೭); 
ಮನೆವಾಲ್ಗಲ್ವುದು ಕಾಮಧೇನು ಕಣಗಿದಂತೆ (64. ೪-೨೪). ಮನೆವಾಳು; 
ಮನೆವಾಳು ಸುಕಾಯ್ತ್ತು ಮುನಿವಾಳು ಬೇಕಾಯ್ತು (663. ೩೨-೦೦೪). 
ಮನೆವಾಟ ದನ್ನು - ಗೃಹಸ್ಥ ಧರ್ಮ : ಮನೆವಾಟ ದಮ್ಮಮವೆಲ್ಲದುಂ 
ನೀನಿ ಬಲ್ಲೆ (ಕತತ. 0೩೦-೩). [ಮನೆ 4 ಬಾಟ್‌) 


ಬಂದೂಕುಧಾರಿಗಳ ಮನೆ 


ಮನೆವಾಟಕ್ತಿ- ಮನವಾರತೆ, ಮನವಾರ್ಶೆ. ಮನವಾಟ್ತಿ. ಮನೆವಾರತೆ, 
ಮನೆವಾರ್ತೆ. ಮನೆವಾಳ್ತೆ (ನಾ). ೧: ಮನೆಯ ಕೆಲಸ, 
ಗೃಹಕೃತ್ಯ: ಫೆಜತಣ ಮನೆವಾಬಕ್ತಿಯಂ ಮಜಸಿದಿರ್ದರ್‌ (ತತ್ಕಾಣ. 
00-28) ; ಕೆಮ್ಮನಿನ್ನೆಂತುಮೇಂ ಮನೆ: ೨ ಬಿಸಸಲ್ಲ 
ಬಂದೆ ಯಿಳಾಧಿಪಂ (ಕಾಕಳಾ. ೦೨-೪೪) ; ದೇವತೆಯುಮ್ಮನೆವಾಟಕ್ಕಿಯ್ಯ 
ನೊಡರ್ಚುಗುಂ (89, ೩-0೬). ಮನವಾರತೆ ; ೧. ಕ್ರತುಶತದ 
ಕೈಗುಣಿಕೆಯ ದೀಕ್ಷಿತರ ಸಿರಿಯಂತರದ ಮನವಾರತೆಯದೆಂತುಟೊ 
ಉಣಬೇಹುದು 


(ಕನ್ಮಾಣ: ೭-೪); ಮನೆಗೆ ಮನವಾರತೆಗೆ ವಿತ್ತಕೆ 
ವನಿತೆಯುರಿಗಭಿಲಾಷೆಮಾಡದೆ (ಕೋಗಡ. 3-60). ಮನವಾರ್ತೆ: ೧. ನಾನ? 
ಒಂದು ಮುನವಾರ್ಶೆಗಾಗಿ ಹೋಗಿ (ಕಸಾತ್‌ ೪). 
ಮನದಾಟ್ತಿ : ೧. ಚಿಕದೇವನಾ ಹಿಮಾಚಲ ರಘುವಿ:ರ ಸೇತುವರೆಗಂ 
ತಿಳಿಗುಂ ಮನವಾಟಕ್ಕಿಯೆಂಬಿನಂ (366. ೪-006). ಮನೆವಾರತೆ : ೧. 


ಬರುತ್ತೇನೆ 


10 


ಮನೆವೊಗು 


ಯು ಕಾಂತ ತಿರುಗದ ದಾರಿಯ ಹೋದಾತ ಬಹನೆ 
ಮನೆವಾರತೆಯ ವಿಜಾರಿಪುವೆಂದರಾಳಿಯರು ಧೂತ. 
ಮನೆವಾರ್ತೆ : ೧. ಪಿರದೊಂದು ಮನೆವಾರ್ತೆ [೧ಣ. ಬಿ] 
ಕಾಡದೆ ಪೋಗಲೀಯಾನೀಗಳೆ ಪೋಗಿ ನಿನ್ನಲ್ಲಿಗೆ ಬಂದಪ್ಲೆಂ 
aa): ೨ದೋಲೆಗೆ ಶೀರ್ನುದೊಂದು ಮನೆವಾರ್ತೆಗಿದೇ 
ನೆಂದಂಸ ಬಳೆಯೆ ನುಡಿದಪಂ (6. 0-೩೦) ; ಲೋದಿದನ ಮನೆ 
ಲೋಕರುದ್ದಾರಣವೆ ಮನೆಮರ್ತೆ (ಊೊಲ್ಲೂಕಾ. 3-0): ಮಸ್ಯಳಿಲ್ಲ 
ಮನೆವಾರ್ತೆ ಮಾಡಿದರೆ. ಅಪ್ಪಗ್ಯಾಕೆ ಇಬ್ಬರು ಹೆಂಡರು ? (ಗಾರ)- 
ಮನೆವಾಳ್ತೆ : ೧. ಎನ್ನ ಪರಚರ್ಯೆಗೆ ಅನುಕೂಲೆಯಾಗಿರ್ದು ಮನೆ 
ಮಳ್ತಿಯಂ ಸಾಗಿಪುದು (ತಾ: ೦೦-೨೯) ; ಮನೆವಾಳ್ತಿಯಟ್‌ಯದ 
ಮರುಳುವೆಣ್ಣೀ ಕೃತಿಯನೆ ಮನಮೊಲಿದೋದಿದೊಡೆ . ಚಾತುರ್ಯ 


00). 


ಸಿನತೊ 


ಪಡೆದಳು (ತುಂ. 0-೫೪). ೨. ಮನೆಗೆಲಸದವನು 

ಉಊಳಿಗದವನು ಪತ್ರಿಕೆಯನ್ನು ಶಂದಿದ್ದವನು ತನ್ನ 
ವೈರಿಯಾದ ಮುನೆವಾಳ್ತೆಯೇ ಆಗಿದ್ದರಿಂದ . . . ಹಿಡಿದುಕೊಂಡು 
ಚೆನ್ನಾ 


ಗಿ ಪ್ರಹರಿಸಿದನು (10೪: 
ಮನೆವುಗು 'ಮನೆವೊಗು' ನೋ. 
ಮನೆವೆಂಡತಿ. ಮನೆಹೆಂಡಶಿ (ನಾ). ಮನೆಯ ಹೆಂಗಸು; ಗೃಹಿಣಿ: 

ಮನೆ ನಿನಗೆ ನಂದಗೋಪಾಲನ ಮನೆ ತುಜುಗಾರ್ತಿ ನಿನಗೆ ಮನೆವೇಡತಿ 
(ಶಂಶರಾ- 8); 'ಡತಿಯೊ ನಾನೊತ್ತೆಸೂಳೆಯೊ ನಿನಗೆ (ಜಸ. 
ಮನೆಹೆಂಡತಿ ; ಮಾಲೆಗಾಅರ ಮನೆಹೆಂಡತಿ ಗುಲುಗಉವೆ 
(8923, 1821. 8೭೦-೪೦ ; 1856). [ಮನೆ + ಪೆಂಡತಿ (ಇವೆಂಡಿತಿ)) 
(ಮುನೆವೆಕ್ಕು (ನಾ). ಮನೆಯಲ್ಲಿ ಸಾಕಿದ ಬೆಕ್ಕು: ಮನವೆಕ್ಕಾಗಿ ಜನಿಯಾಸಿ 


೩) [ಮನೆ ಇ ಬಾಟಕ್ಕಿ) 


೪0-೪೬). 


| ಕಪೋತಮಿಥುನದುಂ . . . ಕೊಂದಂ (ಇಡುಳಾ, ೧೬-೨). 
ಬೆಕ್ಕು (ಎಬೆರ್ಕು)] 
ಮನೆವೆಗ್ಗಡೆ ವೆರ್ಗಡೆ ` ನೋ. 
ಮುನೆವೆಣ್‌. ಮನೆವೆಣ್ಣು (ನಾ). ೬ ಮನೆದಂಡತಿ : ದೈನ್ಯವೆರೆದ ವಚನಂ 
ಗಳನುಸಿರುವ ನವೆಣ್ಣಳ್‌ ಸೊಗಸಿದುದು (ಇದ. ೧೨-೧೩), 
ಮುನೆವೆಣ್ಣು ; ಬಿಡುವೆಣ್ಣು ಬೆಲೆವೆಣ್ಣು ಜಿಸವೆಣ್ಣು ಮಃ ತೆ ಡನೆ. 
ನನು ಬಿಡದೆ ನೋಡಿದರು (೪೫೫: 64-4೪) 7 ಬೆಲ್ಲೆ 
ಸ ಮನೆವೆಣ್ಣು ಬಿಡುವೆಣ್ಣು ... ಮಿಂಡಿವೆಂಗಳು 
ಭೂಲಲನೇಶನ ನೋಡಿದರು (ರುತ. ೧-೬೫). [ಮನೆ 4- ಪಣ್‌] 
ಮನೆವೆಣ್ಣು " ಮನೆವೆಣ್‌ ` ನೋ. 


ಮನೆವೆರ್ಗಡೆ, ಮನೆವೆಗ್ಗದೆ (ನಾ): ಮನೆಯ ಮೇಲ್ವಿಚಾರಕ ; ಗೃಹ 
ಕೃತ್ಯಗಳ ವಹಿವಾಟು ನೋಡಿಕೊಳ್ಳುವವನು ; ಅರಸಂಗೆ ಮನೆವೆರ್ಗಡೆ 
ಮುದ್ರಾಂಕಿತರುಪ್ಪ್ತುಪಾಯನದ ಮುದೈೆಯಂ ಕಳೆದು (ಕಾಂಕಿನ್ಯ, 3-33 ನ); 


ಮನೆವೆರ್ಗಡೆ ಕೇತಯನಾಯಕ (3992. 1521, ಅ: 1034) ; 
ಮನೆವೆರ್ಗಡೆಯಂತೆ ಬೇಸಜಂ ಮಾಡದನುಂ 


6ರಶರ್ಷಿಕ್ಕು. ಜೋ), 
ಮನೆವೆಗ್ಗಡೆ : “ಮನೆವೆಗ್ಗಡೆ ಅಂತರ್ವಂಶಿಕಂ" (ಶಣದು. ೬೦-೨೬3) ; 
ವ್ಯವಹಾರವಿಶುರದಂ ಬಹುವೃತಪಥನೆನಿಪಾತನಲ್ಲಿ ಮುನೆವೆಗ್ಗಡೆ ಭೂಪತಿ 
ಗಪ್ಪುದೊಪ್ಪುಗು೦ (ಸೂ್ಕತು. ೦೬-೨೪). [ಮನೆ 4 ಪೆರ್ಗಡೆ] 

ಮನೆವೊಗು. ಮಸೆವುಗು. ಮನೆಹೊಗು (ಕಿ). ಗೃಹವನ್ನು ಪ್ರವೇಶಿಸು; 


ಮನೆಯೊಳಗೆ ಹೋಗು; ಪೇಡಿಯಾಗಿ ಡುತ್ಸೈನ ಮನೆದೊಕ್ಕ 
ಪಾರ್ಥನನೆ ಪಾೂರ್ಥನೆನಲ್ಲೊರೆ ಗಂಡರೆಂಬರೇ (ಗರಾಯತಿ- ೩-೩೬೨). 


ಮನೆವುಗು : ಪೆಜನ ಮನೆವುಗುವುದು (ಕ೫೪. ೦-೦೩-೪). ಮನೆ 


ಹೊಗು ; ಎಲ್ಲರು ನಕ್ಕರು ನಾಚಿ ಮನೆಹೊಕ್ಕಳು ಭೀರು (ಇಂಕಾಕ. 
೦6೯-೪)- [ಮನೆ .. ಪೊಗು] 


ಮನೆಸರಕ: ೬೯೩೧ ಮನೋದೆಯಿತೆ 
ಮನೆಸರಕು. (ನಾ). ಸಂಸಾರಕ್ಕೆ ಬೇಕಾದ ವಸ್ತು: ಮನೆಯ ತ್ರಿ ಜಗದೀಶ್ವರನೊಳ್‌ ಮನೋಜ ಕಲಹಂದಾಳ್ಪೆಗ್ನಿಗೀಡಾದ (ಸೋದೀಕ- ೪). 
[es] 


ಸಾಮಾನು : ಪೊಸಸಕ್ಕರೆ, ಮನೆಸರತು (ಕ್ಲಾಸು. ಕ ಶ್ರಯೋ). 
[ಮನೆ 4 ಸರತ: 


ಮನೆಸುಂಕ (ನಾ). ಇ. ಮನೆದೆರಿಗೆ : ಮನೆಸುಂಕ ನೆಜಸಿದುಲದತ್ತಿಯ 
ಸುಂಕವಿನಿತಂ (ಮೈೇ0- ೦೯೪೦: 3೪-೪; 1123)... [ಮನೆ *- ಸುಂಕ] 


ಮನೆಹಣ ` ಮನೆವಣ ' ನೋ. 
ಮನೆಹಾಳ (ನಾ). ೧. ಮನೆಯನ್ನು ಹಾಳುಮಾಡುವವನು ; ಮನೆ 
ಮುರುಕ ; ಮನೆಹಾಳನ ಮನೆಯಲ್ಲಿ . 
(ಬುಡು. ೩೬೦): ೨. ನಾಯಿ: "ಮನೆಹಾಳನೆನಲು ಕುಕ್ಕುರನಕ: 
(೪5. ೦), (ಗು): ೩. ಕೆಡುಕುಬುದ್ಧಿಯ ; ದುಷ್ಟತನದ : 
ಮನೆಹಾಳ ಬುದ್ಧಿಯನ್ನು ಎಷ್ಟುದಿನಗಳಿಂದ ಅಭ್ಯಾಸಮನಾಡಿದ್ದಿರಿ (ನ್ನ 
89) ; ಮೇಲ್ಮನವಿ ಸಲ್ಲಿಸಿದ್ದ ಮನೆಹಾಳ ಡೈರೆಕ್ಟರ್‌ ನೀತಿಯಾಹಿರನಾಗಿದ್ದ 


(ಶ್ರಕರು- ೩೬೩) - [ಮನೆ 4 ಹುಳು ( ಇ ಪಾಟ) 4 ಅ) 
ಮನೆಹಾಳಿ (ನಾ). ಮನೆಯನ್ನು ನಾಶಮಾಡ್ಕುವವಳು : ಸಂಸಾರ 
ಮುರಿಯುವವಳು : ನಿಂಗೊಂದು ಮೊಗಾನು ಪೆ: 


ಮನೆಹಾಳಿ, ಮನೆಹಾಳಿ ಅವ್ನು (ಸರ್ವಶುಂ- ೩೩೨). [ಮನ 

ಮನೆಹೆಂಡತಿ * ಮನೆವಂಡತಿ " ನೋ. 

ಮುನೆಹೊಗು ' ಮನೆವೊಗು ` ನೋ: 

ಮನೋಗತ (ಗು). ೧. ಮನಸ್ಸಿನಲ್ಲಿರುವ; ಹೃದಯದೊಳಗಿರುವ : 
ಎನ್ನು ಮನೋಗತಧ್ವಾಂತಬಂಧಮಳಳತ್ತೆಲ್ಲಂ (೪20: ೨-೬೭). (ನಂ)- 
ಪಿ. ಅಂತರಂಗದಲ್ಲಿರುವ ಆಶಯ. -ಅಭಿಪ್ರಾಯ : ಮನೋಗತ: 
ವತೋಗತಂ ಮಾಡಿ (ಕಂತಿಫ್ರು. 6-00೬ 2); ನಿವಮನೋಗತಮುನಿಂ 
(ತಂದ್ರಥು- 9-09 ಐ). [ಸಂ.) 

ಮನೋಗತಿ (ನಾ)- ಮನಸ್ಸಿನ ಗಮನ ; ಮನಸ್ಸಿನ ವೇಗ: ತತ್ಕಾಲ 
ವೈಳೆಗಳಂ ಮನೋಗ[ಾಖಂ.ರ]ಶಿ ಛಾದನೆಯನಟ್‌ದು (04. ೪೦-೦೬). 

[ಸಂ.7 

ಮನೋಗದ (ನಾ). ಮನಸ್ಸಿನ ಚಿಂತೆ : ಚಿತ್ತದ ವ್ಯಥೆ: ಕಾತುದು 
ಭೀತಿವಲ್ಲರಿ ಮನೋಗದಮುಂ ತಜ್‌ಸಂದು ನಿಂದುದು. . , ಚಿಂತಾತುರ 
ನಾಗಿ ಬೆಳ್ಬಳಿಸಿ ಬೇವಸಮಂ ತಳೆದಂ ಧನಂಜಯಂ (10%: ೪-004). [ಸಂ.] 

ಮನೋಗಮನ (ನಾ). - ಮನೋಗಶಿ: ರಣಾಜಿರೆಂಗದಂತೆ ಮನೋ 
ಗಮನವಾಜರಂಜಿತಮಂಂ (ರೇ: ೬-೦೭ ನ): [ಸಂ.7 

ಮನೋಗುಪ್ತಿ (ನಾ). [ಜೈನ] ಮನೋಗುಪ್ತಿ. ವಚನಗುಪ್ತಿ ಮತ್ತು 
ಕಾಯಗುಪ್ತಿಗಳಿಂಬ ಗುಪ್ತಿತ್ರಯಗಳಲ್ಲಿ ಒಂದು ; “ಸುಖದುಃಖ 
ಗಳಿಗೆ ವಶವಾಗದೆ ಸರ್ವರಲ್ಲಿಯೂ ಸಮತಾಭಾವವನ್ನು ತೋರಿ 
ಆತ್ಮಕಲ್ಯಾಣವನ್ನು ನೆನೆಯುವುದು” (5೬84: ೨00) : ದೆಚೆನಗುಪ್ತಿ 
ವಚನಪ್ರವೃತ್ತಿಯನ್ನು ತಡೆಯುವುದು; ಮನೋಗುದ್ತಿ 
ಪ್ರವೃತ್ತಿಯನ್ನು ತಡೆಯುವುದು) (ಕೈತ. ೬). [oN] 

ಮನೋಗ್ದಾನಿ (ನಾ). ಮನಸ್ಸಿಗೆ ಉಂಟಾಗುವ ದುಃಖ; ಮನೋ 
ವೃಥೆ; ಅಂತೇಕಾಂತದೊಳ್‌ ತಮ್ಮ ತಂದೆಯ ಮನೋಗ್ದಾನಿಯಂ. 
ಪಣವಡೆ ನುಡಿದು (ಸುಳುಶೂ- ೩-೯೪); ಜನಿತಜನಮನೋಗ್ಲಾನಿನಿದಾಘಂ 
ನಿದಾಘಂ (ತುಕ್ರ ಫು: ೯-೬೬); ಬಿಡು ಮನೋಗ್ಲಾನಿಯನಂ ಸತಿ ಕೆಡೆನುಡಿದು 
ದೆಲ್ಲವನೆನಗೆ' ಸೈರಿಸು ಮಡದಿಯ ನಿ ಗುಣ (ಕುವ. 6-5ಂ)- 

[ಸಂ.] 

ಮನೋಜ (ಗೆ). ೧- ಮನಸ್ಸಿನಲ್ಲಿ ಹುಟ್ಟಿದ. (ನಾ). ೨. ಇಚ್ಛೆ: 
ಬಯಕೆ. ೩. ಕಾಮ ; ಮನ್ಮಥ ; ಮನೋಜವಿನಾಶದಿನಲ್ವ ತನ್ಮನೋ 
ಹರಿದು ಪೊಡೆಟ್ಟಿ ಕಣ್ಣನಿಗಳಂತಮಲಸ್ಕಟಿಕಾಕ್ಷಮಾಲೆ (ಣರಂಘಾ- ೬೬೬); 


ಮನಃ 


25 


' ಮನೋಜಸೂದನ (ನಾ). ೧. ಮನ್ಮಥನನ್ನು 


po 
'ಮನೋಜಾಡ್ಯ (ನಾ). ಮನಸ್ಸಿನ ದೌರ್ಬಲ್ಯ ; ಮನೋರೋಗ ; 


ಮನೋಜನಿತ (ಗು). ಮನಸ್ಸಿನಲ್ಲಿ ನಿತ ಮುದ 
ನನಿಲತನೆಯನನನನೃತವಚಿನಪ್ರೆಪಂ:ಂತಿರೆ ನುಡಿವಂ (ಕ00ಾ.3-93).[ಸಂ.] 
ಮನೋಜಯ (ನಾ). ೧. ಮನಸ್ಸಿನ ಗೆಲವು. ೨. ಮದುವೆಯ ನಿಶ್ಚಿ 
ತಾರ್ಥ: ಮಃ ದಾಗ ಶಕುನಗಳು ಸರಿಯಾದರೆ ಹೆಣ್ಣಿನ 


ಮನೋಜಯಕ್ಕೆ 
ಮನೆಯಲ್ಲಿ ಹೆಣ್ಣು ಕೇಳುವ 'ಪರೆಸ್ತಾಪ್‌. , . ಆಗುತ್ತದೆ (ಕನ್ಕೂರು- ೬೧). 


ಮನೋಜವ (ನಾ)- ಮನಸ್ಸಿನ ವೇಗ: ಜ್ಕೋತಿರ್ವನದುಂ ದು 
ದಿನೆಯ್ದಿ (ಕಾಂತಿಫು- ೬-೩೪) - ೫.) 


ನೋಜವ 


ಪಿ. ಶಿವ: ನೊಸಲೊಳ್‌ ಕಣ್ಣುಳ್ಳೆ ದುನೋಜಸೂದನೆಂ 
ವೆಲ್‌ (8ಗ2- ೬-೪೬) 


ನಗದ ಮಾರ್ದನಿ ಕಿಡಿಗಂ ತಿಂಬಿ 
ಮನೋಜಾಗಮಗುರುವೆಂಬುದನೊಡನೆಂಬ ಶಿಷೈನಂ ಪೋಲ್ತಿರ್ಬಂ 
(ಕಂತಿಪು- 3-೧೦೨). [ಸಂ.] 


ನಮ್ಮಲ್ಲಿಯ ಮನೋಜಾಡ್ಯ, ಸ್ವುರ್ಥ 
ವಾಗಿದೆ (ರರ್ಮಣಾ- 2೨). 
ಮನೋಜಾತ (ಗು). ೧. ಮನಸ್ಸಿನಿಂದ 


೬ ನಮ್ಮ ದಾಸ್ಕಕ್ಕೆ ಕಾರಣ 
[ಸಂ.] 
ಹುಟ್ಟಿದ. (ನಾ). ೨. 


ಕಾಮ; ಮನ್ಮಥ: ಭರತೆಚಮೂಪಂ ಮನೋಜಾತರೂಪಂ (6. 
೪ ತಕ್ಕನು, ೦೬೦-೦೩೪ ; 1147). [ಸಂ.) 
ಮನೋಜ್ಞ (ಗು). ೧. ಸುಂದರವಾದ: ಚೆಲುವಾದ: ಮಸ್ತಿ 


ಕನ್ಯಕೆ ಸುರೆರಾಜನ ಮುಂದೆ ಮಾಲೆಯೂಡಿದ ಮನೋ ಜ್ಞಸಿತಸಿಂಧುವಾರ 
ಮಾಲೆಯನಿಟುವ (ತಿಳಿ: ೦೦೪೬); ಯಮ 

ಬ: (01೩ಕೇ, 

ಚೆನ್ನಾಗಿರುವಂಥದು. ಮನೋವೇದ್ಯ 


ಸ್ಲಂ, ಮಂಜು, ಮಂಜುಳಂ 
ನಿವಂಥಾದ್ದು * (ದಾಂತಿ: 4) ) ಈ 
ಇದುದು ಎಂದರೆ ದುನೋವೇದೃವಾದುದು. 
ರಕ, ಇಟಿ [ಸಂ.) 
ಮನೋಜ್ಞತೆ (ನಾ). ಚೆಲುವು: ರಮಣೀಯತೆ: ಇಳಿಜ್ಞಾರೇಬೆ 
ಗಳೆನಿಸಿ ಮನೋಜ್ಞತೆಯ ತ್ರಿವಳಿನೇಖೆ. ತಳೆದೆಸೆದಿರ್ಕುಂ (ಕಂದ್ರಪು- ೦೨-೨9). 
[ಸಂ, ಮನೋಜ್ಞತಾ) 
ಮನೋಜ್ಞೆ (ನಾ). ೧. ಚೆಲುವೆ; ಸುಂದರಿ: ಅತನ ಮನೋಜ್ಞ 
ಸುಮತಿಯುವುೂಜೌದಂ ಪೊತ್ತುವವೊಲನ್ವಯಂ ದೊರೆವೆತ್ತಿರೆ ವರಸೇನನೆಂಬ 
ಮುಗನೆಂ ಪೆತ್ತಳ್‌ (ಕಾಚಿಫ ೪-3೮): ೨. ಒಂದು ಬಗೆಯ ಗೈರಿಕ 
ಧಾತು; ಮಣಿಶಿಲೆ. ೩. ಮಾದಕಪಾನೀಯ : ಮದ್ಯ. ೪. ಜೀರಿಗೆ. 
[ಹಂ. ಮನೋಜ್ಞಾ) 


ಮನೋದಲುತೆ (ನಾ)- ೧. ಪ್ರಿಯೆ; ಮನದನ್ನೆ. ೨. ಹೆಂಡತಿ 


ಪತ್ನಿ : ಶ್ರೀಷಯಿತನ ಬಾಯಿಕನ ಮನೋದಯಿತೆಗೆ . . . ತಾಮಾದರ್‌ 
ತನೆಯರ್‌ (ಎ8. 11, ೦೩೯-೫; ಸು- 950). [ಸಂ, ಮುನೋದಯಿತಾ] 


ಮನೋದಾಧ್ಯ! ೯ 


ಶುನೋನಾರ್ಥ್ಯ (ನಾ). ಮನ್ನುನ ದೃಢತೆ; ಚಿತ್ತದ ಸ್ಥಿರತೆ: 
ಇಂದ್ರೆ ಮತ್ತು ಅಗ್ನಿಯು ಶಿಬಿಯ ಮನೋದಾರ್ಥ್ಯವನ್ನು ಪರೀಕ್ಷಿಸಿವುದ 
ಕ್ಕೋಸ್ಕರ ಅವನಿಗೊಂದು ಧರ್ಮಸಂಕಟವನ್ನು ತಂದಿಡುತ್ತಾರೆ (ಶಾಂರ- 
a) [ಜ.7] 
ಚುನೋದು:ಖ (ನಾ). ಮನಸ್ಸಿನ ಚಿಂತೆ: ಮನೋವ್ಯಥೆ : ಎನಿತು| 3 
ಪರಿಗ್ರಹದ ತೊಡರ್ಪನಿತೆ ಮನೋದುಃಖಂ (ಅ0ತ: ೬೨). [ಸಂ.] 
ಮನೋಧರ್ಮ (ನಾ). ಮನಸ್ಸಿನ ಗುಣಸ್ವಭಾವ; ಚಿತ್ತವೃತ್ತಿ 
ಮನೋಧರ್ಮವೆಂದರೆ ಪ್ರತಿಜೀವ" ಭಿನ್ನವಾದ ಸ್ವಭಾವ ಸಂಪಿಗೆ 
ಅನುರೂಪವಾದ ವೃತ್ತಿಪ್ರವೃತ್ತಿಗಳು, ಇಷ್ಟ್‌ನಿಷ್ಟಗಳು (ಇರ್ಯರ- ೧೨). 
[| 
ಮನೋನಂದನ (ನು). ಮನಸ್ಸಿಗೆ ಸಂಶೋಷವನ್ನುಂಟುಮಾಡು 
ವಂಥದು ; ಚಿತ್ತಕ್ಕೆ ಆನಂದಕರವಾದುದು : 'ಭದ್ರಶಾಲದಿಂ ಸಂಧಿಸಿ 
ನಿಂದ ನಂದೆನದಿನೊಪ್ಪವ ಸೌಮನಸಾಖ್ಯದಿಂ ಮನೋನಂದನಮಪ್ಪ 
ಪಾಂಡುಕದಿನಾ ಗರಿರಾಜವಿಲಾಸಮಟಕ್ತಿಯಂ ತಂದುದು (ಊತಕ: ಹ). 
Fe.) | 
ಮನೋನಿಗ್ರಹ (ನಾ). ಮನಸ್ಸನ್ನು. ಹತೋಟಿಯ: ಟ್ಟುಕೊಳ್ಳುವುದು: 
ಪುರುಷರು ಸ್ತೀ ಮಾಯೆ ಸ್ಟ್ರೀಯದುರು ಪುರುಷ ಮಾಯೆ. ಹೀಗಿದ್ದರೂ 
ಮನೋನಿಗ್ರಹವೇ ಆತ್ಮಬಲ (ಕರ್ನಾಕ- ೬೬)- [ಸಂ.) 
ಮರೋನಿನಾಸ (ನಾ). ಮನಸ್ಸನ್ನು ನೆಲೆಯಾಗಿ ಉಳ್ಳವನು; ಮನ್ಮಥ: 
ಮನೆಮನೆದಪ್ಪದೊಪ್ಪಿದುದು * - .. ವುನೋನಿವಾಸನಿಂಬನ ಕಥೆ ಮನೆ ನಥ 
ಓಪನಾರ್ಪ ಮನೋಜನ ಮಂಗಳೋತ್ಸವಂ (1೫. ೦೦-೭೪). [ಸಂ.) 
ಮನೋನುರಿತಿಗ (ನಾ). ಮನಸ್ಸಿನ ಪ್ರೀತಿ ; ಅಂತಃಕರಣದ ಅನುರಾಗ; 
ಈಗೆ. .. ಕಿಂನರಪಂನೆಗಯಕ್ಷರಾಕ್ಷೆಸ ಪ್ರಭುತುಳವಂದಿತಂ ಹರಿಹರೇಶ್ವರ, 
ನೊಲ್ಪಿ ಮನೋನುರಾಗಮಂ (೪2. 1%, ೦-8; 1394); ಏನು ಬೆಸೆನಿನ 
ಗೇನು ಹದ ನಿಮಗಾನು ದುಗನುಪಚಾರವೇಕೆ ಮನೋನುರಾಸದಲಳುಹಿ 
ಬಂದನು ಪಾರ್ಥೆನೂರ್ಮಶಿಗೆ (ಕುರ್ಯಾಂ, 6-0): [3s] 
ಮುನೋನೈರ್ಮಲ್ಲ (ನಾ). ಮಾನಸಿಕ ಸ್ವಚ್ಛತೆ : ಚಿತ್ತಶುದ್ಧಿ : ಶಿವನು 
ಸದೃಕ್ವನಿಗೆ ನೀಡಲು ಸದಪಕಾಶವನ್ನು ಕಾಯ ಶ್ರಿರುವನು. .. ಮನೋ 
ನೈದುಗಲ್ಲ್ಫ, ಪಾಪಭೀರಂತ್ವಗಳೇ ಈ ಅವಕುರಗಳು (1೬. ಟ). [ಸಂ.]. 
ಮನೋನ್ಮನಿ (ನಾ). ೧. ಪಾರ್ವತಿ; ಪ್ರಮಥನೀ ಮನೋನ್ಮನೀ ನೆರೆ| 30| 
(ರಾಕ್ಕೈಫ್ರ- ೪-೦೬); ಮಹೇಶ್ವರಿ 
A ಪಿ. ಶಕ್ತಿಯರಲ್ಲಿ ಬಬ್ಬಳ್ಳು; 
ಅಂಬಿಕೆ ಗಣಾನಿ ಈಶ್ವರಿ ಮನೋಸ್ಮನಿ ನ್ಮನಿ ಎಂಬ ಚದುರ್ದಳ ದ 
(963. 300-೪9). ೩. [ಯೊ ಗ] ಅವಸ್ಥಾತ್ರಯಗಳಲ್ಲಿ ಒಂದು 
ಉನ್ಮನಿ ಮನೋನ್ಮನಿ ಸಹಜಾದ, ತ್ರಯೆಂಗಳುಂ (೧೪. ೦೫೪). 


೩0. 


3s 


ೊಟೀದೆ ಡಂ ಮನೋಬಲಮಲ:ಯದೆ. Cue. - 5). [ಸಂ.) 

ಚಹುನೋಭಂಗ (ನಾ). ಮನಸ್ಸಿನ ಆಸೆಯ ನುಶ : ನಿರಾಶೆ: ಸೇನಾ 
ಭಂಗಮಂಂ ಮನೋಭೆಂಗಮಂಮಪ್ಪಂತು ಪುಸಿವಾರ್ತೆಯಂ ಪೇಟ್ವಂ 
(ತುಳುತಸಿ- ೩-4 6). [ಸಂ.] 

ಪುಶೋಭದ (ಗು). ೧. ಅಂತರಂಗದಲ್ಲಿ ಉಂಟಾಗುವ ; ಮನಸ್ಸಿನಲ್ಲಿ 
ಹುಟ್ಟುವ. (ನಾ). ೨. ಕಾಮ ಮನ್ಮಥ: “ಪ್ರದ್ಯುವ್ನಃ . 
ಮಂನೋಭವಃ ಈ ೨೮ ಕಾಮ(ದೇವ)ನ ಪೆಸರ್‌ “ (ರಾಮು. ೨-೬೩) ; 
ದಿಮಿನೋ ಫಣಿನುಯಕನೋ ಮನೋಭವನಿವಂ (ಕಂ. 0-090); 
ಮನೋಭವನಿಜ್‌ಗೆಲಸ ಬಲುಹಾಯತ್ತಿ (Fc. 3 3) [ಸಂ.] 


40, 


೬೯೩೨ 


3|ಮನೋಮುದ (ನಾ) 


; | |ಮನೋರಥ (ನಾ). 


ಮನೋರಥ 


ಮನೋಭವಿತ್ವ (ನಾ): [ಶೈವ]ಒಂದು ಬಗೆಯ ಕ್ರಿಯಾಶಕ್ತಿ; ಹ 
ವಾದ ಶೀಘ್ರತೆಯನ್ನುಂಟುವಾಾಡುವ ಶಕ್ತಿ ; ಮನೋಭವಿ: 
ರೂಪಿತ್ವ ಮತ್ತು ವಿಕ್ರ 


ಕಾದು 
ಧರ್ಮಿತ್ವ ಎಂಜಿವೇ ಈ ಹಾ 
ಅತಿಶಯವಾದ ಶೀಘ್ರತೆಯನ್ನುಂಟುಮಾಡುವ ಶಕ್ತಿಯು ಮನೊ 
(ಉತ್ತ. 1೨೬)- [| 
ಮನೋಭಾವ (ನಾ). ಅಂತರಂಗದ ಭಾವನೆ : 
ಬರೆ ಈ ಸ್ವತಂತ್ರಮನೋಭಾವವು ಅವರು ಪೋಷಿಸಿದ 
ಧಾರ್ಮಿಕಜೀವನಕ್ಷೇತ್ರದಲ್ಲಿ ಎದ್ದುಕಾಣುತ್ತದೆ (8400. ೬೪). 
ಮನೋಭಿಲಪಿತ (ಗು). ೧. ಬಯಸಿದ: ಇಚ್ಛೆಸಿದ ; ಮಹಾಬಲ 
ಖಚರೇಂದ್ರಂ , . . ಮನೋಭಿಲತವಿಷಯಸುಖಾಸುಭವಾಿರತನುಮಾಗಿ 
(ಅ ೨-1೩ ಐ). (ನಾ). ೨. ಅಪೇಕ್ಷೆ; ಬಯಕೆ : ಆತನ ಪುಟ್ಟಿದಿಂ 
ಬಚಿಿಯಂ ಕಾಮಧೇನು ಮನೋಭಿಲಪಿತಮಪ್ಪುದಂ ಕುಡುವುದು (ತಾವುಂಪು. 
ae). [ಸಂ.] 
ಮನೋಭಿಲಾಜೆ (ನಾ). ಅಪೇಕ್ಷೆ; ಬಯಕೆ: 


ೋಭವಿತ್ವ 
ಆಲೋಚನೆ : ನೊಳಂ 
ಸಾಂಸ್ಕೃಃ ತಿತ, 

[ಹು 


ನಾನು ಯಾವಾಗಲಾದರೂ 


ನಿನ್ನ ಮನೋಭಿಲಾಪೆಯನ್ನು ಉಪೇಕ್ಷಿಸಿದ್ದೇನೆಯೆ ? (ತಣ. ೨6). 
[ಸಂ. ಮನೋಭಿಲಾಷ ) 
ಮನೋಭಿವಾಂಭಿತ. (ನಾ). = ಮನೋಭಿಲಷಿತ ೨: ಹರನಿಲ್ಲಿಗೆ 


ಬರಲಿ ಕರುಣಿಸಲಿ ನಿನ್ನ ಮನೋಭಿವಾಂಛಿತವ (1ರ. 9-೪೭). [ಸಂ.] 

ಮನೋಮುಕ್ತ - (ನಾ). ಮನಸ್ಸಿನ ಕೋಟಲೆಗಳಿಂದ ಬಿಡುಗಡೆ 
ಹೊಂದಿದವನು ; ಅಜಾವು ಅಂತರಂಗದಲ್ಲಿ ಭರಿತವಾಗಿಪ್ಪುದಾಗಿ ಮನೋ 
ಮುತ್ತನು ನೀನು ನೋಡಯ್ಯ (63, ೨೩೦-೦೦೩)... [ಸಂ] 

ಮನೋಮುಃಕ್ತಿ (ನಾ). ಮನಸ್ಸಿನ ಕೋಟಲೆಗಳಿಂದ ದೂರವಾಗುವುದು: 
ಕಲ್ಪಿತಗುಣ ನಾಸ್ತಿಯಾಯಿತ್ತೆ ಬಸವಾ ಮನೋಮುಕ್ತಿಯಾಯಿತ್ತೆ [ಠಾ೫೦. 
ಮುುಕ್ತವಾಯಿತ್ತೇ] ಸಂಗಯ್ಯನ ಗುರುಬಸವಾ (೩08. ೨೯-೦೦)... [ಸಂ.) 

ಮನಸ್ಸಿನ ಸಂತೋಷ ; ಸಾಹಸಭೀಮಂಗೆ 
ಮನೋಮಖದಂಬೆರಸು ಕೃಷ್ಣಂ ಕಟ್ಟಿದಂ ಪಟ್ಟಿಮಂ (ಗೊಡು. 00-23). 

[ಸಂ,] 

ಮನೋಮೂರ್ತಿ (ನಾ). ಮನಸ್ಸಿನಲ್ಲಿ ನಿಂತ ಆಕಾರ ; ಮುನವನಿತ್ತು 

ನಿಮ್ಮ ಕಂಡಿಸೆನೆಂದಡೆ ಮನೋಮೂರ್ತಿ ನೀನು (ನೋನಿ. 3೮4-83). 
(೫೨.] 

ಮನೋಯೋಗ (ನಾ). [ಜೈನ] ಯೋಗತ್ರಯಗಳಲ್ಲಿ ಒಂದು 
ಭಾವನೆಯ ಉತ್ಪತ್ತಿಗಾಗಿ ಯತ್ನಿ ್ನಿಸಂಪುದು ; Presa 
ಅತ್ಮನಲ್ಲಿ ಸ್ಪಂದನವನ್ನು ಉಂಟುಮಾಡುವುವು. ಭಾವನೆಯ. ಉತ್ಸತ್ತಿಗಾಗಿ 
ಯಾವ ಪ್ರಯತ್ನ ನಡೆಯುವುದೋ ಅದೇ ಮನೋಯೋಗವು (ಕೈನರ- 
೩0). [ಸಂ.] 

ಮನೋರಂಜನ (ನು). ಮನಸ್ಸನ್ನು ರಂಜಿಸುವುದು.- ವಿನೋದ 
ಪಡಿಸುವುದು : ಲೋಕದಲ್ಲಿರುವ ಮಸ್ವಪ್ರಜೆಗಳ ಮನೋರಂಜನವಂ 
ಮಾಡುವುದು (ಕರು, ೮೦೨ ಉಕ್ತರಣಾಮತುತ್ರತಕೆ), [ ಸಂ. ] 

ಮನೋರಂಜನಿಹೂಬಳ್ಳಿ (ನಾ)- ಒಂದು ಬಗೆಯ ಹೂವಿನ ಬಳ್ಳಿ; 
ಮುನೋರೆಜನಿಹೂಬಲ್ಳಿ, ಕಂದಾಳೆಸುಪಿಗೆ [CXS 

[ಮನೋರಂಜನ್ವಿ *ಡ್ಮೂ(ಎಷ್ಕೊ) ಬಳ್ಳಿ 

ಮನೋರಂಜನೆ (ನಾ). ಎ ಮನೋರಂಜನ ; ಜನರು ಅದನ ಕಥೆಯ 
ಮನೋರಂಜನೆ ಮಾಡಿಕೊಂಡ ಮೇಲೆ ಮೂದಲಿಸುತ್ತಿದ್ದರು (ಕಂತು. 
೩). `ಮನರಂಜನೆ' ಪರಾ. [ಸಂ. ಮನೋರಂಜನ ] 

೧. ಮನಸ್ಸಿನ ಬಯಕೆ, - ಅಪೇಕ್ಷೆ: ದೊರೆವಡೆ 

ದಿರ್ದುದಿರ್ನರ ಮನೋರಥಮಸ ಳಂ (ತ್ಯ. ೦-೬೯); ಇಂತು ರಮೆಯ 


ದುನೋರಥಮಹೀರುಹ ೬೯೩೩ ಮನೋವೈಶಾಲ್ಯ 
ಮನೋರಥಂಗಳ ಸಂತಸವನೀಪುತ್ತ ಲಕ್ಷ್ಮೀಕಾಂತನೆಸೆದಿರೆ (1೬೫: ೪೦-೩); ಮರುದಿನ ಅವರಿಗೆ ಜ್ವರೆ ಸ್ವಲ್ಪ ಇಳಿದಿದ್ದರೂ ಮಾನೆ. 


19-56); ತನ್ನ ಆ ಮನೋರಥ ಕೈಗೂಡಬಹುದೆಂದು ನಾಗಕ್ಕನ ಹೃದಯ 
ಹರ್ಷಿತೆವಾಯಿತು (ಬೀರು. ೭೪6): ೨. ಬಯಕೆಯು ಈಡೇರಿದವನು: 


ಅಪೇಕ್ಷೆಯು ನೆರವೇರಿದವನು : ಸಫಲಮನೋರಥನಾಗಿ ಹಿಂದಿರುಗಿದ 


ವಾಜಶ್ರವಸನನ್ನು ಕಂಡು ವಿಶ್ವವರಾದೇವಿಗೆ , . . ಸಂತೋಷವಾಯಿತು] 6 
(ರತಂದಾ- 34)» [ಸಂ.] 


ಮನೋರಥಮಹೀರುಹ (ನಾ). ಇಷ್ಟು ರ್ಥವನ್ನು ಪೂರೈಸುವುದೆಂದೂ 


ಕೇಳಿದುದನ್ನು ನೀಡುವುದೆಂದೂ ನಯಲಾದ ವೃಕ್ಷ: ಕಲ್ಪವೃಕ್ಷ: 

ತೋಯಜನಾಭಂ - . . ಪತ್ಸಳುಲಮಂ ಕಾದಂ ಕಾಯೆ . ., ಮನೋರಥ 

ಮಹೀರುಹಂ ನಾಕಿಗಳಾ (೩2. ೩-೬೭)... [ಸಂ.] 19 
ಮನೋರಥವಡೆ (ಕ್ರಿ). ಬಯಸಿದುದನ್ನು ಪಡೆ ; ಇಷ್ಟಾರ್ಥವನ್ನು 


ಹೊಂದು ; ರಥಾಂಗಾವಳಿ ಮನೋರಥವಡೆಯೆ ರವಿಯುದಯಾಚಲಕ 
ಬಂದ (ಉನ್ಕಾಯ್ರೋ- ಓ೦2- ೧-೪೩ 9ತಿಶದ್ಯ)- [ಮನೋರಥ + ಪಡೆ] 
ಮನೋರಥಸಿದ್ಧಿ (ನಾ). ಬಯಕೆಯು ಈಡೇರುವುದು ; ಅಪೇಕ್ಷೆಯು 


ಪೂರ್ಣಗೊಳ್ಳುವುದು: ಬಷಳಕರಿಣವಾದ, ಸಾಧನೆಯನ್ನು ಮುಡಿ] 38 
ಅವರಿಗೆ ಮುನೋರಥಸಿದ್ದಿಯುಂಟಾಯುತು (60). [ಸಂ.] 
ಮನೋರಮ (ಗು). ಸುಂದರವಾದ; ಜೆಲುವಾದ. ಣೂ] 


ಮನೋರಮಣ (ನಾ). ಮನಸ್ಸಿನ ಒದೆಯಂ ; ಪ್ರಿಯಕರ ; ಮನದನ್ನ: 
ಹೂಂಕೃತಪ್ರಣದಮೊಪ್ಪೆ ಶರೀರದ, ಎನೊಕ್ಕು ತನ್ಮನೋರಮಣನ ಹೃನ್ನಿಧಾನ 
ಮುನುಪಾರ್ಜಿಪ ಯೋಗಿನಿಯತಿರೊಪ್ಪದಳ್‌ (ಇತ್ಮಸಾ- ೬೬3). [ಸಂ.) 

ಮನೋರಮಮುದ್ರೆ (ನಾ). [ಶೈವ] ಜಪತಪ ಅನುಷ್ಠಾನದ ಸಂದರ್ಭ 
ದಲ್ಲಿ ಆಚರಿಸುವ ಮುದ್ರೆಗಳಲ್ಲಿ ಒಂದು: ಅಸ್ತ್ಯಮುದೈ . . - 
ಮನೋರಮಮುದ್ರೆ . « . ಸಂಹಾರಮುದ್ರೆಯೆಂಬ 
ಲ ವಿವೇಕ. ₹4)" ೨: ಮನೋರಮಮುದ್ರಾ) 


ಮನೋರಮೆ (ನಾ 


ಂನೆಳ್ಸನ್ನು ರಮಿಸುವವಳು ; ಮನದನ್ನೆ :| 
ಪ್ರಿಯೆ: ಪಕ್ಷಿಗಾನದಿಂದೆಬ್ವರುತೆ ನಿದ್ರಿತ ಮನೋರಮೆಯ ತೋಳ್ತಳ್ಳಿ ಸಿರೆ. 


ರಂಬೆ ಬಿಡಿಸಿಕೊಂಡು (೩ಕ್ರಾಗ- 


ನೀಗಿ 
(sda. 39), 
* ಬೆಂದುಹೋಗಿದೆ. 
ಅವರ ದೇಹ - ಜಿ [9] 
ಮನೋವಲ್ಲಭ (ನಾ): 


ಹಿಮ: ನೀನು 
ಪ್ರಿಯೆ ; ನೀನೇ 


(20684 9-೯೭ ಐ) 


ನೋಟದಲ್ಲಿ - * - 


ಹೀರಲೇ ಸ್ತ್ರ (tn: 6). 


ಇಡಲ] | 
ಮನೋವಿಕಾರ (ನಾ). ಚಿತ್ತವಿಕಲ್ಪ ; ಬುದ್ಧಿಭ್ರ ನ ಹುಚ್ಚು: 
ಹೊಲಬುಗೆಟ್ಟಿ ದುನೋದಿಕುರದ ಮಾತುಗಳನಾಡಲಿಕುಚಿತದದು ಹಂದೆ (ಬ. 


ವೇನೊ ಇಳಿದಂತೆ ತೋರುತ್ತಿರಲಿಲ್ಲ (ಈರ; Mr 
ಮನೋವಿಕಾಸ (ನು). ಬುದ್ಧಿಶಕ್ತಿಯ ಅಭಿ: 
ಮತ್ತಾ ದೈಹೀಶಿಕ್ಷಣಗಳಿಂದ 
ಉಯಾಗುವಂತೆ (ಸಂಗೀತ. ೫). 


[ಸಂ. 1 
ಮನೋವಿಜ್ಞಾನ (ನಾ) ಎ ಮನಶ್ಶಾಸ್ತ್ರ: ಲೇಖತ- ಮನೋವಿಜ್ಞಾನದಲ್ಲಿ 


ಸ್ಥಾಪನೆ ಮಾಡಿದ ಬಗೆಯನ್ನೇ 

'ಹರಣೆಯಾಗಿ ತೆಗೆದುಕೊಂಡು. ತನ್ನ ಮನೋವಿಶ್ಲೇಷಣೆ ಮೂಡದ್ಮಾತೆ 
atc. 00). [ಸಂ.] 

ಮನೋವಎರತಿ (ಸಾ). ಅಂತರಂಗದ ವೈರಾಗ್ಯ ; ನಿರಾಸಕ್ತಿ : ಸ್ಮೃತಿನ:ತ 


ತತ್ವದೊಳ ನೇಂದ್ರಪದಾಬ್ದ ದೊಳುಕ್ತಿ ತಮ್ಮ ಣಸ್ತುತಿಶತದೊಳ್‌ 
ಮನೋವಿರತಿ ಭೋಗಕದಂಬದೊಳ್‌ , . . ಸಮಸಂದಿರೆ(ತಾತ್ರಷು- 6-೬೪). 
(ಸಂ.] 


ಮನೋವಿಶ್ಲೇಷಣೆ (ನಾ). ಮನಸ್ಸಿನ ಆಲೋಚನೆಗಳನ್ನು ಒಳ 
ಹೊಕ್ಕು ನೋಡುವುದು; ಅಂತರಂಗದ ಭಾವನೆಗಳನ್ನು ವಿಶ್ಲೇಷಿಸಿ 
ನೋಡುವುದು: ಲೇಖಕ. ಮನೋವಿಜ್ಞಾನದಲ್ಲಿ ತಾನು ಒಂಡು ಅದ್ಭುತ 
ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ ಬಗೆಯನ್ನೇ ಉದಾಪರಗೆಯಾಗಿ ತೆಗೆದು 
ಕೊಂಡು ತನ್ನೆ ಮನೋದಿಶ್ಲಿ! ಷಣೆ ಮಾಡಿದ್ದಾನೆ (೧೪೧. «ಐ, 

[ಸಂ. 'ಮನೋಮ್ಡ್ಲೀಷಣ] 

ಮನೋವೃತ್ತಿ (ನಾ). ೬ ಮನೋಧರ್ಮ: ವಶ್ಯದೇರ್ಕಾಚಾರ 
ಮುನೋದೃಶ್ತಿಯಪ್ಪ ಕಾಮತಂತ್ರಮುಮಂ (ಗಂತಿ 60-60); ಬುದ್ಧಿಶಕ್ತಿ 
ಯನ್ನು ಮೆಟ್ಟಿ ನಿಲ್ಲುವ ಬೇರೊಂದು ಬಗೆಯ ಮನೋವೃತ್ತಿ ಬೇಳಾಗ 
ಬಹುದು. (ಯೋರಥು- ೪೨). [ಸಂ.] 

ಮನೋವೇಗ (ನಾ). ೧. ಮನಸ್ಸು ಚಲಿಸುವ ವೇಗ: ಚಿತ್ತವು 


ಕಾರ್ಯಮುಖವಾಗುವ ಶೀಘ್ರತೆ. ೨.[ಯೋಗ] ರಾಜಸಯೋಗದ 

ಹತ್ತುಬಗೆಯ ಸಿದ್ಧಿಗಳಲ್ಲಿ ಒಂದು: ಕೇಳನೂರ್ಮಿಯ್ಯಂಭಿಭದು 

ಮತ್ರೆಯು ಕೇಳು ದೂರಶ್ರವಣಯೆರಡದು . . . ಮನೋವೇಗ ಕಣು 

ದು ಕಾಮರೂಪದ್ರು ಕೇಳು ತಾನೈದೆಲೆ ಗುಹನೆನೀ ಕೇಳು ಓಟು, 
[x] 

ನಾ). ಮನಸ್ಸಿನ ನೋವು ; ಚಿಂತೆ: ನನ್ನ ವ್ಯಾಧಿಗೂ 


(ಕ್ರತಿತ- ೦). 


ಮನೋನೇದ್ಯ (ನಾ)- ಈ ಎಲ್ಲ 


ಮುನೋವೇದ್ಯವಾದುದು. 


ಂಥದು: 


ಮನೊ ಸಥಳ (ಗು). ೧. ಮನಸಗ ನ ನೋವುಂಟುಮಾಡುವ : ಮನ 


ಪ: (ನಾ). ಶಿ. ಮನಸ್ಸಿಗೆ ನಾಟುವಂಥದು : ಅರ್ಜುನನ 
ಚಿತ್ರಾಂಗಜಿಂಕಗೆ ಹೋಲಿಸಿದ ಗೀತ ಮನೋಮೇೆಧಕವಾಗಿ. 


ಚ 
ಕಾಣಿಸಿತು (ಸ್ಮಶೃತೂ- ೬೩೬)- 


ಮನೋವೈಜ್ಞಾನಿಕ (ಗು). 
ಮನಶಾ, ಸ ಸ್ಟ್ರಕ್ಕೆ ಸೇರಿದ: 
ತ ಈಚಿನ ಯನ್ನುಂಟುದಾಡ: ವ 
ಗ್ರವಿಸುವುದೆ: (ಕ್ರ. ೦೬೦). Kl 
ಮನೋವೈಶಾಲ್ಯ (ನಾ. ಮನಸ್ಸಿನ ವಿಶಾಲತೆ. - ದೊಡ್ಡತನ: 
ಅಂಥ ಮನೋದೈಶಾಲ್ಯ ಇಂದು ಜನತೆಗೆ ಅನಿವಾರ್ದವಾಗಿದೆ (436. 3೨)- 


[೫&.] 


ಮನೋವ್ಯಥೆ 
ಮನೋವ್ಯಥೆ (ನು). ಮನಸ್ಸಿಗೆ. ಉಂಟಾಗುವ ಅತೀವದಂಃಖ, 
ವ್ಯಸನ: 
ವಾಕ್ಕಂಗಳಿಂ (್ರೀಗಾನಾ. ೨೬೩-೬೦3). [ಸಂ. ಮನೋವದ್ಯಥಾ] 
ಮನೋವ್ಯಾಧಿ (ನಾ). ಎ ಮನೋರುಜೆ ; ಅಲ್ಲೋಲಕಲ್ಲೋಲವಾದ 
ಮನಸ್ಸಿನ ನೆಮ್ಮದಿ ತಂದೀಯುವ ಗುಣದಿಂದ ಸರ್ಪಗಂಧಿ ಮನೋವ್ಯಾಧಿ | 6 


ಫೈರ್ಯ 


ಅಂತೆ ಸಂತೈಸುವಳು ಮನೋವ್ಯಥೆಯೆಲ್ಲಮಂ ಧ್ಯೈ 


ಗಳಿಂದ ನರಳುವವರನ್ನು ಸೂರೆಗೊಂಡಿತು (ಶಸುಜೊ- ೦೬): [ಸಂ] 
ಮನೋವ್ಯಾಪಾರ (ನಾ). ಮನಸ್ಸಿನಲ್ಲಿ ನಡೆಯುವ ವ್ಯವಹಾರ-- 
ಚಟುವಟಿಕೆ: ಕಾಮಿಗಳ ಮನೋಮ್ಯಪಾರವು ಚೇಪ್ಪೆಗೆ ಪ್ರತಿರೂಪ 


ವಾದುದು (ಕಾಳುಂತ. 0೬-4). 
ಮನೋಹರ (ಗು). ೧. ಸೊಗಸಾದ 

ಹಾರಿಯಾದ : ಧರೆರಂಗಂ ಗಗ; 

ನರ್ತಕಂ ಸುರರ; 


[ಂ.] 


'ಹರತರಂ ನ 
'ಜರಿ (ಅರಿಫು: ೭-೦೨೬); ಮನ್ನಣೆಕಾಜಿ ಮನೊ:ಹರರೂಪ 


p. 
೬೨ ಸನ್ನುತ ದುತಿದೋಜು (ಊತ. ೪೨-೦). (ನಾ). ೨. ಸುಂದರ 
ವಾದುದು ; ಸೊಗೆಸಾದುದು : ಕಂಡರೆ ಮನೋಹರವಖಯ್ಯಾ ಕಾಣದಿದ್ದರೆ. 
ಅಮ್ಮ್‌ ನೋಡಯ್ಯ (0೩8. ೬0. ೩. ಚೆಲುವ: ಸುಂದರ:| 14 
ಮನೋಜಹರ ಮನೋಹರನೆಂಬ . - , ಕಡುಸಲುಗೆಯ ಬಿರುದಿನ ಬಹು |- 


ವಿಧದ ಕಹಳೂರವಂ ದೆಸೆದೆಸೆಗೆ ಪರಿಯೆ (ನಂ26- 6-23) ; ಮಂದರೋದ್ಧರ 

ಬಂದ ಮಾಮಾನೋಹರ ಬಂದ ವೃಂದಾವನಪತಿ ಗೋವಿಂದ ಬಂದ 

(ಸ್ಪರ: ೨-೪೪-೨). ೪. ಕಡಲೆಹಿಟ್ಟು. ಬೆಲ್ಲಗಳಿಂದ ತಯಾರಿಸ: 

ಒಂದು ಬಗೆಯ ತಿನಿಸು; ಬೂಂದಿ : ಪಾಯಸಕ್ಕೆ ಮುನೋಹರದ ಕಾಳು 

ಹಾಕಿದ್ದರು (68)- ೬. ಕುಂದವೃಕ್ಷ- ೭. ಸುವರ್ಣ; ಚಿನ 
ಮನೋಹರಮಂಡೆ ಎ ಬೂಂದಿಯ ಉಂಡೆ; ಲಾ ಕರಜಿಗೆ 

ಕಾಯತಿರಸ ದುನೋಹರದುಂಡೆ ತಜಗು ಚಕ್ಕುಲಿ (ಬಾರತ. ೨-೦೬೭). 

[ಇಂ.] 


ಮನೋಹರತೆ (ನಾ). ಚೆಲುವು; ಸೌಂದ ಮೊರಿದು ನೊರೆ| ೩ 
ಗರೆದು ಮಿರುಮಿರುಗಿ ಶಿಲೆಯಿಂ ಶಿಲೆಗೆ ಚ: ನವೆ ತೊರೆಯ 
ಲೀಲೆಯ ಮನೊಃಹರತೆ. , . ನೆಯ್ಯಲಿ ಜಗನ್ಮೋಹನಜಾಲಮಂ 
(ತತ್ರಾಂಗ ೨೯-೮೦೪). ೫೦. ಮನೋಹರತಾ] 

ಮನೋಹರಿ (ನಾ). ೧: ಚೆಲುವೆ ; ಸುಂದರಿ; ನೆಲಸುಗೆ ನಿನ್ನ 
ಪಕ್ಷದೊಳೆ . . : ಮನೋಹರಿ ರಾಜ್ಯಲಕ್ಷ್ಮಿ (6೨4. ೦೪-೦೩೦); ಇದೆ |. 
ನವಪದ್ಮರಾಗಚಹಕಂ ನಿಜಹಸ್ತತಳಾಗ್ರದೊಳ್‌ ಮನೋಹರಿ ತಳಿರ್ದೊಂಗಲಂ 


ತಳಿದ ಕೋಮಳವಲ್ಲರಿಯಂತೆ (8ಗಂ. ೦೬-೦೦೩). 
ಸಿಂಧುರೇಂದ್ರಮಂ ಆ 
ರೋಹಿಸಿ ರಾಜವೀಧಿಯೊಳ್ಳ ರ್ಪುಗಳ್‌ (ಊಜಕೇ- ೦0-೦೦ ವ). 
(ಹಂ. ಮನೋಹರೀ] 
ಮನೋಹಾರಿ (ನಾ). ಮನಸೆಳೆಯುವಂಥದು ; 
ವಾದುದು: ಕ್ಷೀರಾಬ್ಬಿಯ ನೀರಲ್ಲದೆ ಧೀರನ ಮಜ್ಜನಕೆ ಪೆಂವು ನೀರ್‌ 
ತಗನೆಂದಾ ವಾರಾಶಿವರಂ ಸುರಜನದಾರಿ ಮಸೋಜಾರಿ ನೀಳ್ಳೆದೆರಡುಂ 
ಕೆಲದೊಳ್‌ (ಅಂತು. ೭-6೨). [ಸಂ. ಮನೋಹಾರಿನ್‌] 


36 
ಚಿತ್ತಾಕರ್ಷಕ 


ಮನ್ನ (ನಾ), ಮೂಕ: ಮನ್ನಗೆತುಟಿಸನ್ನಿ ಕಿಪ್ಪಗೆ ಕೈ ಸನ್ನೆ ಹೆಡ್ಚಗಿ| 40 
ಬಡಿಗೆಯ ಸನ್ನೆ (ಇಂತಾಶ- ೯0-೩4): (2) 


ಮನ್ನಣೆ (ನಾ). ೧. ಗೌರವ; ಮರ್ಯಾದೆ : ಮೆಲ್ಲನೆ ಹಿದಪ್ಪ ಗೌರವದ 
ಮೈಮೆಯ ಮನ್ನಣೆಯೋಳಿಗಳ್‌ ಕರಂ ಮನೆಮನೆಲರ್ಚಿ (ಬಿರ. ೦೪-೪3) 
ಇಲ್ಲಿಯೇ ಮನ್ನಣಿಗಾಸೆವಟ್ಟು ಮುಂದಣ ಫಲಮಂ ಕಿಡಿಸದಿರ್‌ (6: 
೩೩-3); ಮನ್ನಣೆಗೆ ಮನವಿಕ್ಕಿದೊಡೆ ಸಂಪನ್ನ ಸಚ್ಯುತನಾಣೆ ಕೇಳಿನೆ (ಸುರತ. 
೨. ರಿಯಾಯಿತಿ; ಮಾ: ಆ ತೋಂಟಕೆ ಸುಂಕಾ 


45 


oa). 


೬೧೩೪ 


ಮನ್ನಾ 


ಮುಂನ್ಮಣೆ (ಸ. ೫1-5, ೬೯-೪೦; 1011). 
ಪ್ರಾ. ಮಾಣಣ. / ಸಂ. ಮಾನನ, / ತೆಲು. ಮನ್ನನ] 
(ನಂ). ಮನ್ನಣೆಗೆ ಪುತ್ರನುದವ। ಗೌರವಾನ್ವಿತ 
ಇಟ ಮನೋಹರರೂಪ ಲೋಕೋನ್ನತ ಕೋಮಲ 
ಸನ್ನುತ ಮತಿದೋಜಿು (66ತ- ೪3-೦). [ಮನ್ನಣೆ 4 - ಕಾಲ] 
ಮನ್ನಣೆಗೆಡು (ಕ್ರಿ). ಗೌರವವು ಹಾಳಾಗು: ಮರ್ಯಾದೆ ಹೋಗು : 
ಮನ್ನಣೆಗೆಟ್ಟು ಮಾನಾಪಹರಣಮಾಗಿ (ಶ್ರಶುತಿ 3-೩೦). 

+ ಕೆಡು] 

ಮಾನೃಮಾಡು : ಬೀರದ ನುಡಿದ 
ಪ ಕೇಳಿ ಮಾರ ಮನ್ನಣೆಗೈದನವರ (ಫೋಶತ: ೬೨೫); 
ಪರಿಪರಿ ಮರಿಯಾದೆಯಿಂದ ಮನ್ನಣೆಗೈಯೆ ಸರಿಮಂಡಲಿಕರಿಗೆಲ್ಲ (ಕಂತು. 


ಚರಿತ 


[ಮನ್ನ! 


ಗೌರವಿಸು; 


ಮನ್ನಣೆಗೈ (ಕ್ರ). 


ಮೂವರ 


ಆಗ); ರರನಿಧಿಯು ತುಂಡಿನಾದ್ರಿಜಾತಪ್ರಿಯಬಾಂಧವನೆನುತ್ತ ಮನ್ನಣೆ 
[ಮನ್ನಣೆ -- ಗೈ (ಆಕೆಲ್ಯ)) 
ಮನ್ನಣೆಗೊಳ್‌ (ಕ್ರಿ). ಸನ್ಮಾನವನ್ನು ಹೊಂದು ; ಗೌರವವನ 
ಪಡೆ: ಮನ್ನಣೆಯ ಮಂಡಳಿಕರು ... 
ಮೊದಲುದರು ತನ್ನ ನೇಮದೊಳೊದಗಿದರು 
[ ಮನ್ನಣೆ 2. ಕೊಳ್‌, ] 
ಮನ್ನಣೆಯಾಳ್‌ (ನಾ). ರಾಜನ ಸಭಾಸದರಲ್ಲಿ ಒಂದು ಪದವಿಯುಳ್ಳ 
ವನು; ಮಾನ್ಯವ್ಯಕ್ತಿ 2 ರಾಯರಾವುತರ ಗಜಾರೋಹಕರ ಮಾವಂತರೆ 
ಮನ್ನಣೆಯೂಳ್ಗಳ ದಿಟ್ಟಿವಾರಿಯ ಧೀರರ ಪಾಠಕರ ಗಣಿಕೆಯರ ಇಟ್ಟಣಿಸಿದ 
ಕಟ್ಟಣಕಾದಾಸ್ಥಾನದೊಳು (546.4೨0). [ಮನ್ನಣೆ + ಆಳ] 
ಮನ್ನಣೆವಡೆ (ಕ್ರಿ). ಗೌರವವನ್ನು ಪಡೆ; ಮರ್ಯಾದೆಯನ್ನು 
ಹೊಂದು: ಮನ್ನಣೆದಡೆದ ಕೀಲ್ಕಾತಿಯಂತೆ (5ರ್ಯೂನ್ಸು. 3-೦೨8), 
ಪೊನ್ನ ಪುತ್ತಳಿಯಂತೆಸೆವ ಮನ್ನಣೆವಡೆದ ಪಟ್ಟದ ರಾಣಿ (8೭೨. ೧೨೨೨); 
[ ಮನ್ನಣೆ 4 ಪಡೆ] 
ಮನ್ನಣೆವೆಜು (ಕ್ರಿ). ಇ ಮನ್ನಣೆವಡೆ; 
ಕಳದಿಯರ್‌ (ಕಣ. ೩03) ; ಮನ್ನಣೆದೆತ್ತ ಪನ್ನಿಬ್ಬರು ಜುಹಾಮಾತ್ಯ 
ರೊಳಗಗ್ರೇಶ್ವರನೆನಲು ಪರಿಯ ಗದ್ದುಗೆಯಲ್ಲಿ ಬಳ್ಳಿರಿಸಿ (044. ೩-೬೫); 


ಗೈದನು (ಕಂಕಾರಾ- ೫-0-೪). 


ಪ 


್ನ 
(9083- ೬-030). 


ಮನ್ನಣೆವೆತ್ತ ಮೈಳದ 


ಮನ್ನಣೆವೆತ್ತಿ ಸಾಧ್ವಿಯರ ಮಹಿಮೆಗಳ ಸನ್ನುತಿಸುವಡೆ ಎನ್ನೇದೆ 
(ತಂಬ. ೨.೦೦). [ ಮನ್ನಣೆ .- ಪ್ಯು) 
ಮನ್ನಳಿ 'ಮನ್ನಲ್‌' ನೋ. 


ಶ್ರ 
ಮನ್ನಳಿಪಟ್ಟು (ನು). ಕುಸ್ತಿಯಲ್ಲಿ ಒಂದು 


ಮೇಲೆ ಕೈಯನ್ನೂರಿ ಅಮುಕುವುದು : (ಪಚ್ಚೆಯವನತ್ತಿ ... 
ತೋಂಡಾಂಗುಟ್ಟಿಯ ಹೆಗ್ಗತ್ತಿಗೆ ದಕ್ಷಿಣಹಸ್ತವನ್ನೆತ್ತಿ ಬಿನ್ನಣದಿಂದವುಂಕಿ, 


ಹಠಾತ್ತಾಗಿ ಸ್ತಂಭ 
ಹಿಂದು, 


ತನಾಗಿ ದಿಂಡುಬೀಳುತ್ತಿದ್ದ ಆತನನ್ನು ಕಯ್ದುಡುಕಿ 


ಮೆಲ್ಲಗೆ ಬೆನ್ನೆ ಮಲಗಿಸಿ ಎದ್ದು) ಮನ್ನಳಿಪಟ್ಟು ಅದು 
(ಮುಂತ್ರಕ 0೩-೨೨). [ ಮನ್ನಳಿ (ಆ ಮನ್ನಟು) + ಪಟ್ಟು] 
ಮನ್ನಟಿ ಮನ್ನಳಿ (ನಾ). ಕೊರಲ ಹಿಂದಿನ ನರಗಳ ಗುಂಪು: 


ಕ್ಷಳಕ್ಕೆ - ಎ... ಆರ್ಗಳಂ - ಅಗುಬ್‌, ಮನ್ಶ್ಯಾಳಿ -- ಮನ್ನಟಃ 
(ಕಮರ. ೨೦ ಪ್ರಯೋ). ಮನ್ನಳಿ ; “ಮನ್ನಳಿ --ಮನ್ಶಾಳಿ (ಮನ್ಯಳ)” 
(ತವೃಕೋ- 4೩೪); ಯೆತ್ವಕ್ಕೆ ನತ್ವಂ...ಕನ್ಯಕಾ--ಕನ್ನಿಕೆ; ಮನ್ಶಾಳಿ-. 
ಳಿ (ಕಮುದ. ೨೬೬ ಪ್ರಯೋ) [ < ಸಂ. ಮನ್ಯುಲೀ] 
ಮನ್ನಾ (ನಾ). ೧- ಅಡ್ಡಿ; ಪ್ರತಿಬಂಧ: ೨. ವಿನಾಯಿತಿ ; ರದ್ದು: 
ಕಾಲೇಜಿನಲ್ಲಿ ಅವನಿಗೆ ಥೀ ದುನ್ನಾ ಆಗಿತ್ತು (690). "ಮನಾಯಿ "ಪರಾ. 
ಮನ್ನಾಮಾಡು, ಮನ್ನಮಾಡು ಎ೧. ರದ್ದುಮಾಡು ; ವಿನಾಯಿಶಿ 
ಕೊಡು : ಆ ಚಿತ್ರಕ್ಕೆ ಮನರಂಜನೆಯ ತೆರಿಗೆಯನ್ನು ಮನ್ನಾ ಮಾಡಿದ್ದಾರೆ 


ಮನ್ನಾರು 


(ಕೂತಿ). ೨. ತಡೆಹಿಡಿ; ಪ್ರತಿಬಂಧಿಸು : ಸ್ಪರ್ಧೆಪರೀಕ್ಷೆಗಳನ್ನು 
ಮನ್ನಮಾಡುವುದಾಗಿ ತೀರ್ಮಾನಿಸಿದ್ದರಂತೆ (೪08: 3೬೦). 
[ + ಅರ. ಮನ್‌ಅ, ಹಿಂ. ಮರಾ. ಮನಾ] 

ಮನ್ನಾರು (ನಾ). ಒಡೆಯ, ಪ್ರಭು “ಎಂಬರ್ಥದಲ್ಲಿ (ದೇವರನ್ನು 
ಕುರಿತು) ಮಾಡುವ ಸಂಬೊಧನೆ : ಮನ್ನಾರು ಕೃಷ್ಣಗೆ ಮಂಗಳ ಜಗವ 
ಮನ್ನಿಸಿದೊಡೆಯಗೆ ಮಂಗಳ (ಕೃಕರ- ೫-೦೩೯ ಶ್ಲ); ಚೆಲುವ ವರದರಾಜ 
ಮನ್ನಾರು ನರಸಿಂಹ ಕೊಳಲ ಗೋಪಾುಲರೊಪ್ಪಿದರು (ಕಂಠರಿ. ೭-೪೦)- 

[5ಸಂ, ಮಾನ್ಯ. / ತಮಿ. ಮನ್ನನಾರ್‌, ಮನ್ನಾರ್‌; ತೆಲು. 

ಮನ್ನನಾರು, ಮನ್ನಾರು] 

ಮನ್ನಾರ್ಧ (ನಾ)- (?) : ಉರುವಗೆ ಗ್ರಾಮಸ್ಯ ಮನ್ನಾರ್ಥ [ಂ] 
ತಸ್ಮಿನ್ನೇವ ಗ್ರಾಮೇ ಪಣ್ಣುರನ್ನಿವರ್ತ್ತನ ಪರಿಮಾಣಣ್ಚ ಕ್ಷೇತ್ರಣ್ವ 
ದತ್ತಂ (44. 11, ೩-೩೪; 699): (2) 

ಮನ್ನಿಸು (ಕ್ರಿ). ೧: ಗೌರವಿಸು ; ಮರ್ಯಾದೆಮಾಡು ; ಆದರಿಸು : 
ಏನುಂ ತೊದಳಿಲ್ಲದಿತ್ತು ಮನ್ನಿಸಿದಂ ಸನ್ಮಾನಪುರಸ್ಸರಂ (604. ೦8-03) ; 
ಆಳರಸೆಂಬ ಭೇದಮೆಮ್ಮಿರ್ಬರೊಳಂ ಪಲ್ಲಟಿಸಿತೆಂಬಿನಂ ಮನ್ನಿಸಿದೆಂ 
(೫ದಂಕೂ, 603); ಅಸುರನ ಚರನೆಂದಪಮಾನಿಸುಗುಮೊ ಮೇಣ್‌ 
ಭೆಕ್ತನೆಂದು ಮನ್ನಿಸುಗುಮೊ . . -: ಕೃಷ್ಣಂ (೫. ೫೬೫). ೨. 
(ಮೇಖ, ಕೋಪ ಮೊದಲಾದುವನ್ನು) ಶಮನಗೊಳಿಸು ; 
ಸಮಾಧಾನಮಾಡು : ರಕ್ತಜಲದಿಂ ಕೆೋಪಾನಳನಂ ಮನ್ನಿಸದಿನ್ನುಂ 
ಗಳಗಳಿತ ಸಕೋಪನಿರ್ಪ ತೆಅದಿಂದಿರ್ದೆ (ರಾಡು, ೧-೫೬): ನಯೋಕ್ತಿಯಲಿ 
ಮುನಿ ಹರಸಿ ಸಂತುನಾಭಿವೃದ್ಧಿಯ ಸಾರಸೌಖ್ಯತೆಯ ಅರಸನನು ಮನ್ನಿಸಿ 
ಎ೬೬ ಅಭಯವಿತ್ತನು ಜುಪ್ಕಶೃಂಗಮುನಿ (4467. ೧-೬-೦೭), ೩. 
ತಪ್ಪನ್ನು ಗಣಿಸದಿರು ; ಕ್ಷಮಿಸು: ಬಾಯ್ಗೆ ಬಂದನಿತುಮನಮರಾರಿ 
ಬಯ್ಕೆ ಸೈರಿಸಿ ನೂಚಿಕಿಂಬನಿತುವರಂ ಮನ್ನಿಸಿ (ಕಕಣ- ೬-೬೩): ಕುಲದಿಂ 
ಕೆಟ್ಟಿವರನಣ್ಣ ನೀಂ ಮನ್ನಿಪುದೇ (ರರ್ಮಾತ್ಮು. ೨-004); ಆ ನೀಚನಾದ 
ರಾವಣನೇ ಆದರೂ ನಮಗೆ ಶರಣಾಗತನುಗಿ ಬಂದಲ್ಲಿ ನಾವು ಮನ್ನಿಸಿ 
ರಕ್ಷಿಸುವುದೇ ಸಿದ್ಧ (ನೀತಿತಂ, XIV, ೦೮). 


pS 


ಅಂಗೀಕರಿಸು : ಆರಸಿ 

ಕಂಡು 

ಬಸಂತನ 

ಮಾತಂ ಮನ್ನಿಸುವಂತೆ ಮನ್ನಿಸಿ. (೪೩ ಕರೆದು ಮನ್ನಿಸಿ 
ಕೂಡಿದೊಡೀ ಕುವರನ ಸುರತದ ಸು ಕಂನೆಓ. ೯-೦೦೬). 


೫. ದಯಪಾಲಿಸು; ಗ್ರಹಿಸು : ನ್ನಿಸಿ ಇಡಪುತ್ತಿರೆ 
ಪರಮರಹಸ್ಮಭೂಮಿಯೆನಿನಿದಳಿಂತೀ ಪರಚಾರಕೆ (ಕಾರಂತ 
ಮನ್ನಿಸುಗೆ ಕೃತಿಗೆ ಸೌಭಾಗ್ಳೋನ್ನತಿಯಂ (ನ್ಬೂಢ- ೦-೨೫) : 
ಭ್ಯುದಯವದ ನೀನಾಪ ಪರಿಯಲಿ ಮನ್ನಿಸಿದಡರೆಜೀವ ಕೌರವವಂಶವೇ 
ಸಪ್ರಾಣಿಸುವುದು (ಕುಪ್ಮಾಕ ೯). 
[ಮನ್ನಣೆ 4 --ಇಸ್ಕು./ತೆಲು. ಮನ್ನಿಂಚು, ಮನ್ನಿಂಪು] 
ಮನ್ನು (ನಾ). ಸಿಟ್ಟು; ಕೋಪ ; “ಮನ್ನು--ಮನ್ಮುಎದೈನ್ಯ. ಕೋಪ" 


೩೨೨) ; 


ಆವುದೆದು! 


ಆವುದೆದುಗ | 38 


ರ್ಯಕೋ 4೪); ಆದ್ನ೦ ಮನಮಿಳ್ಳು ಮನ್ನು ಮಿ ಎಗೆಗೊಳ್ಳಿದೆ| 46 
ನೀಂ ದೀಕ್ಷೆಗೊಂಡೆ (ಎಕೆ. ೫: 349-೫0 ; 150). [ಸಂ ಮನ್ಶು] 


ಮನ್ನೆ 'ಮನ್ನೆಯ ` ನೋ: 

ಮನ್ನೆ ಬೇಟ "ಮಾನ್ಕಬೇಟ` ನೋ. 

ಮನ್ನೆಖೇಡ " ಮಾನ್ಯಖೇಟ ` ನೋ. 

ಮನ್ನೆಗಾಳೆ " ಮನ್ನೆಯಗಹಳೆ " ನೋ. 

ಮನ್ನೆಯ, ವಂಣ್ಣೆಯ, (ನಾ)- ೧. ಗೌರವ; 


ಮನ್ನೆ 
ಮನ್ನೆ 


ಮರ್ಯಾದೆ: 


೬೯೩೫ 


ಮನ್ನೆಯಗಹಳೆ 


* ಮನ್ನೆಯಗಹಳೆ " ಪರಾ. ೨. ಗೌರವಕ್ಕೆ ಪಾತ್ರನಾದವನು: 
ಮನ್ನಣೆಗೆ ಯೋಗ್ಯನಾದವನು: ಮಾನ್ಯ : ಹಣಸಿದಂ ಬೇಗದಿಂ ಮಣಿ 
ವರೂಥಮಂ ಕೆಲಬಲದ ಮನ್ನೆ: ಗಡಣದಿಂದೆ (ಕೈರಿರಾ,. ೪-3೭): 
- ಮಾಂಡಲಿಕ; ಸಭಾಸದ 
ಮಾಂಡಲಿಕ" (ತರೃಕೋ. ೩೪); 
ಯಃ 
ಕೈವೀಸಿ . 


ಡ್‌ 
9H 
ಗ 


ಟೆಯಂ ನಂಬಿ ಕಲ್ಲ ಕೋಂಟಿ 
ವ ಮನ್ನೆಯನುಮಂ (ರರ್ಶಾಕ್ಕು- ೪-8೦); ಕೆಲಬಲದ ಮನ್ನೆಯರ 
೬ * ಪಾರ್ಥನಿದಿರಾದ (ಕುವ: ೬-೦); ತೋಟ ತೋಟಿಗಾಸೆ 
ಕೋಟೆ ಮನ್ನೆಯಗಾಸೆ (ಸರ. ೧೧೦೦. ೪. ನಾಯಕ ; ಮುಖಂಡ : 
ಮನ್ನೆಯರಾಳಂತೆ ಕಾದಿಯಲಸದೆ (ಕಂಕಣ. ೩-೫೬ ಇ). ೫. ದಾನವಾಗಿ 
ಕೊಡುವ ಭೂಮಿ; ಉಂಬಳಿ: ಅನ್ತವರ್ಮನ್ನೆಯದೊಳ್ಳರ್ವ್ವ 
ನಮಸ್ಕವರಿಂ , , , ಪಡೆದು (ಣಂ: ಸ1-1, ೪8-6೬; 910); ಮನ್ನೆಯ 
ಚಟ್ಟಂ ಬಿಟ್ಟಂ ಮನ್ನೆಯಮಂ (96. ೫೪111. ೨೬೪-೪0; 994); ಕುಡಿಗೆರೆಯ 
ಮನ್ನೆಯವೊಳಗಾಗಿ ಸರ್ಬ್ಬಾಭ್ಯಂತರಸಿದ್ಧಿಯಿಂದ ಕೊಟ್ಟಂ (ಕ. ೪, 
ಕಾಂ. 34-3೬; 1027). ಓ. ನಾಡಿನ ಒಂದು ಭಾಗ ; ಮಂಡಲ: 
ಶ್ರೀ ಮುಳುಗುನ್ಹ ಪನ್ನೆರಡಜ ಮನ್ನೆಯಂ ಕೂಜಲಗುನ್ವಂ (೫944, 11-5; 
೭-00; 994); ಕೋಗಳಿಯಯ್ನೂಜ ಮಂನೆಯಮನೇಕಾಧಿಷ್ಟಿತಂ ಸುಖದಿ 
ನಾಳುತ್ತಮಿರೆ (3. 1x-i, ೨396-08; 1147). ಮಣ್ಣೆಯ $ 
೭. ಒಂದು ಬಗೆಯ ತೆರಿಗೆ: ಮಗ್ಗದೆಆಗ ಮಂಣೆಯ ಕಬಲವದೆಣ 
(೪. 15, ಕಾನಕಾ- ೨-36; 1277). ಮನ್ನೆ : ೧. "ಮನ್ನೆಗಾಳೆ` ಪರಾ. 
೫. ಕಿರಿಯ ರಾಚಮಲ್ಲ ಮನ್ನೆ ಬೇಡಿದೊಳರೆನೆಲನುಂ ಭಣ್ಮಾರವುವಂ 
ಕೊಟ್ಟಾನೆಂದು ಬನ್ನು ಭುವನಾದಿತ್ಯಂ ಬರೆ (ಎಕ. 111 (೫), ಶೆಗ್ನಡ 
೨೩-೪; ಸು. 29ನೆಯ ಕತ): 

ಮನ್ನೆಯ ಗಂಡ, ಮನ್ನೆಯರ ಗಂಡ ಮುಖಂಡರನ್ನು ಮಾರಿಸುವ 
ಶೂರ; ಒಂದು ಬಿರುದು ; ಎಲ್ಲು ಕಿರಾತಸಂಕುಲದ ಗು ನೆಜ್‌ದು 
ದಿಂದು ಹದುಳದಿಂದರಸ ಮನ್ನೆಯ ಗಂಡನಾಗು ಬೇಗದೊಳೆಂದಡೆ (ಪತಗ 
೬-೦೯); ಕೊಂಡು ಬರುತಿದೆ ಭಟರು ಮನ್ನೆಯ ಗಂಡನಾಗೈ ಜೀಯ ಎನೆ 
(ಉಪ್ಕಾರ್ರೋ. ೬-೨೩); ಗಂಡರ ಗಂಡನಾಹವದ ಗಂಡನುಂ . . . ಕೂಡಿ 
ತಪ್ಪುವ ಮ(೦)ನ್ನೆಯರ ಗಂಡನೆ (Ma Ix-: ೨೭೬-೩೩; 1103). 
ಮನ್ನೆಯಗೊಡತಿ ಇ ಒಂದು ಬಿರುದು : ಮ(ಂ)ನ್ನೆಯಗೊಡತಿ ಜಗದ್ದಳ 
ಹಲುವಾಗಿಲ ಮ(0)ನ್ನೆಯ ನಾಚಿದೇವರ್ಲೆರು (೩2: 2೫.1... ೩೮-೦೦; 
1879), ಮನ್ಮೆಯದ ಹೊನ್ನು ಎವರಾನ್ಯವಾಗಿ ಬಿಟ್ಟ ತೆರಿಗೆಯ ಹಣ : 
ತನಗೆ ನಡೆವ ಮನ್ನೆಯದ ಹೊನ್ನೊಳಗೆ ದೇವರ ನಂದಾದೀವಿಗೆಗೆ ಬಿಟ್ಟ 
ಗದ್ಯಾಣ ಒಂದು (8323. 1%-1, ೨೦೬-೪೦; 11:2): ಮನ್ನೆಯ ಬುಗಾಲಿ. 
ಒಂದು ಬಿರುದು: ಸಹಜಮನೋಜ ಹಯವತ್ಸರಾಜ [ಕೊಂಗ]ಮನ್ನೆಯ 
ಬಂಗುಜಿ ಮಾವನಂಕಾಜಿ (3992. ಸ1-ಸ ೯೩-೨೦; 1062), ಮನ್ನೆಯ 
ಬೇಂಟೆಕಾಜಿ ಎ ಒಂದು ದು: ಏಕಾಂಗವೀರನಸಹಾಯಸೂರೆ 


ಮಂನೆಯ ಬೇಂಟೆಕಾಜ ಅಂಣನ ಗಂಧವುರಣನು (ಕ. ೫11, 3೫. 
೬೨-೨೮; 124). ಮನ್ನೆಯೆಭೇಶುಂಡ ಎ ಒಂದು ಬಿರುದು : ಮೂವಡಿ 
ಗಣ್ಣಂ ಮನ್ನೆಯಭೇರುಣ್ಣ ನಾಮಾದಿ ಸಮಸ್ತಪ್ರಸ(ಶ)ಸ್ತಿಸಹಿತಂ 
(2.310, ೨೬೯-೮: 1040). ಮನ್ನೆಯ ಸಿಂಗ ಎ ಮುಖಂಡರಲ್ಲಿ 
ಸಿಂಹದಂತಿರುವವ! ಒಂದು ಬಿರುದು : ಪರಬಳಕ್ರಿತಾನ್ತೆಂ 
ಸಾಹಸೋತ್ತುಂಗಂ ಮನ್ನೆಯಸಿಂಗ ನಾಮಾದಿ ಸಮಸ್ತಪ್ರಶಸ್ತಿಸಹಿತಂ 
« « ಜಯಕೇಶಿಅರಸರ್‌ (3322. ೫೫. ೪೭-೨೩: 1074).[ವ ಸಂ. ಮಾನ್ಯ] 

ಮನ್ನೆಯಗಹಳೆ, ಮನ್ನೆಗಾಳೆ (ನಾ). ಗೌರವಸೂಚಕವಾಗಿ ಊದುವ 
ಒಂದು ಬಗೆಯ ಕಹಳೆ: ಚಿನ್ನತಿತ್ತಿರಿ. . . ಹೆಗ್ಗಾಳೆ ಮನ್ನೆಯಗಹಳೆ 
ಎಂ ಇ ಎ ಮೊಳಗಲು (ಊರು. 6-೭೦); ಮನ್ನೆಯಗಹಳೆ ಚಂಬಕವಜಕ 


ಮನ್ನೆಯಗೆಜೇ 


ಬೊಂಬುಳಿ ಚಿನ್ನಶಿತ್ತಿರಿ (00೫90. ೦೦-೨೮). 
ತಂಬಟ ಭೇರಿ ಘಂಟಿ ಜಯಘಂಟಿಗಳ ಗಿಡಿಬಿಡಿ 
ಪೆರ್ಗಾಳೆಗಳ (440. ೬-೪). [ಮನ್ನೆಯ _.. ಕಹಳೆ] 
ಮನ್ನೆಯಗೆಣ (ನಾ). ಮಾನ್ಯವಾಗಿ ಕಟ್ಟಿಸಿದ ಕೆರೆ: ರಾಮೇಶ್ವರ 
ದೇವರ ಹೂದೋಂಟದಿಂ ಮೂಡಹಾದರಿಯ ಮಣಲು ಮತ್ತೆರೆರಡು| 5 
ಮನ್ನೆಯಗೆಜಯ . ಕೋಡಿಯಿಂ ತೆಂಕ ತೋಟಗಟ್ಟು ಮತ್ತರೊಂದು 
(avee- 22-1- sen; 1209). [ಮನ್ನೆಯ -- ಕೆಲ್‌] 
ಮನ್ನೆಯದೆಜಿ (ನಾ). ದತ್ತಿಯಾಗಿ ನೀಡಿದ ಭೂಮಿಯ ಮೇಲೆ 
ಹಾಕುತ್ತಿದ್ದ ತೆರಿಗೆ: ಮಂನೆಯಸಾಮ್ಯದೊಳ್‌ ಬಿಟ್ಟ ಮರ್ನ್ನಣೆಯೆನ್ನೆಂ 
ದೊಡೆ ಮನ್ನೆಯದೆಜಕ ಆಳಿವಸತಾಯ. . ; ಮೊದಲಾಗಿ. . , ಸರ್ವ್ವಬಾಧ 
ಪರಿಹಾರಂ ಕಾದು ನಡೆಯಿಸುವರ್‌ (1993, 2-1. ೭೫-೨0 ; 1042); 
x೫೫ ಕರಣಂಗಳ ಕಾಣ್ಮೆಯೆಂದು ಮನ್ನೆಯದೆಜ್‌ಯಂದರುನಣವೆನ್ನು 
* ಕೊಣ್ಣವರ್ಚಣ್ನಾಳರ್‌ (3923. 1-5, ೨9-೬೭; 1164), 
'ಮಾನ್ಯದೆಅಕೆ' ಪರಾ. [ಮನ್ನೆಯ 4 ತೆಕ್ಕಿ./ತೆಲು. ಮನ್ನಿ ್ನಿಯತೀಜು] 
ಮನ್ನೆಯಪನ್ನಸು (ನಾ)- ಶೇಶ-ಡ ಐವತ್ತರಷ್ಟು ತೆರಿಗೆ ವಿನಾಯಿತಿ |, 
ಯುಳ್ಳ ಮಾನ್ಯದ ಜಮಾನು: ಸತ್ರಕ್ಕೆ ಮಲ್ಲರಸ ಬಿಟ್ಟ ಕೆಯಿ. 
ಬೀಳ್ಳುನಟಿಯ ದಾರಿಯಿಂ ಬಡಗ ಗವಣೀಶ್ವರ ದೇವಗೆಯಿಂ ಪಡುವ 
ಮಂನೆಯ ಪಂನೆಸು (9. 15-1, ೨33-90; 1148). 
[ಮನ್ನೆಯ  ಪನ್ನೆಸು] 
ಮನ್ನೆಯವಣ (ನಾ). ಎಮನ್ನೆಯದೆಟ್‌ ; ಹೆಬ್ಬಾಳು ಹನ್ನೆರಡಲಸೊಳಗಣ 
ಮಣಿಯೂರ. ಮನ್ನೆಯವಣವಂ . ಎ. * ಶ್ರೀ ಚೆಂನಕೇಶವದೇವರ್ಗ್ಗೈೆ 
ಧಾರಾಪೂರ್ಬ್ಬಕಂ ಕೊಟ್ಟರು (3%. Xv, ೩3-೩0; 1147). 
[ಮನ್ನೆಯ 4 ಪಣ್ಯ] 
ಮನ್ನೆಯವಳಿ (ನಾ). ಮಾನ್ಯರ ವಂಶ; ಮಾಂಡಲಿಕರ ಕುಲ: ಮನ್ನೆಯ 
ವಳಿಯೊಳತಿಸ್ತು ತನುಂನತಯಶನಾಶ್ರಿಶಾಶ್ರಯಂ ಕಲಿಕಾಲೋ ತ್ಪಂನ 
ಲಾಕುಳೀಶನೆನಿಪಂ (43. xx, 00೭-೩೯ ; 2167). 
[ಮನ್ನೆಯ - ಬಳ್ಳಿ (ಬಲ್ಯ) 7 
ಮನ್ನೆಯವೊಲ (ನಾ). ಮಾನ್ಶವಾಗಿ ಬಿಟ್ಟ ಹೊಲ: ಅಂತು ಹೇಜಗೆ 
[ನಡೆ]ವೆಲೆ. ೨೦೦ ಅಲ್ಲಿಯ ಮನ್ನೆಯವೊಲದೊಳಗೆ ಅರುವಣದಿಜುವ 
ಅಜ್ಜುನೇಶ್ವರಂ ಬಸದಿಯಂ [ಮೂಡಿಂ) ಬಿಟ್ಟ ಗದ್ಯಾಣ ೨ (138. xx. |» 
೪9-೨೬; 7071). [ಮನ್ನೆಯ + ಪೊಲ] 
ಮನ್ನೆಯಸಾಮ್ಯ (ನಾ). ಮಾನ್ಕದ ಒಡೆತನ, - ಸ್ವಾಮ್ಯ : 
'ಬಡಗವೆಲದ ಮನ್ನೆಯಸಂಮ್ಮದ  ಮಾನ್ಯವೊಲದೊಳಗೆ 
ಧಾರಾಪೂರ್ವ್ಯೃಳಂ ಮಾಡಿ ಬಿಟ್ಟ ತಟ ಮತ್ತರು ೧೫೦ಕ್ಕೆ ನಿಬನ್ಮವರು. 
ವಣಂ ಗದ್ಭ್ಯಾ ಣ ೧ (೫3. xx; ೨೦ ಜೀ; 089) ; ; ಇನ್ನಲುವಗ್ಗಾ ೯ವುಣು ಜೂ 
ಗಳ್ಳಿಟ್ಲು 'ಫುಂನೆಯಸಾಮ್ಮದೊಳ್‌ ಬಿಟ್ಟ ಮನ್ನ ್ನಣೆಯೆನ್ತೆನ್ಹೊಡೆ. 
ಮಂನೆಯದೆಜಕ , , ತಂಬುಲಂ ಮೊದಲಾಗಿ . * ಕಾಮ ನಡೆಸುವರ್‌' 
(ava: ೫21... ೭೫-೦೯ ; 2042). [ಮನ್ನೆಯ * ಸಾಮ್ಯ) 
ಮನ್ಮಥ (ನಾ). ೧. ಕಾಮ ; ಮದನ ; “ಪ್ರದ್ಮುಮ್ನಃ . - . ಮನ್ಮಥಃ 
» ಮನೋಭವಃ -- ಈ ೨೮ ಕಾಮ(ದೇವನ) ಪೆಸರ್‌” (ತರಾಯು. | 4 
೬-೩); “ಬಂಡುಣಿವೆದೆಯನು , - , ಕಾವ ಜತಿಗಳವಗೆಯನೆನೆ ಮನ್ಮಥನ 
ನಾಮಮಕ್ಕುಂ” (೪೧ಕ್ಕಿ. 6); ನಯನಂ ನೀಳಸರೋಜಭಾಸಿ. , . , 
ಬಾಹುಯುಗಂ ಮನ್ಶಥಪಾಶಹಾಸಿ (ಸುಕುಮಾ, 3-3೩) ; ಸಂಯಮವ 
ಸಾಧಿಸಿ ಮತ್ತೆ ನುಡಿದೋರಿದಳ್‌ ಮನ್ಮಥನ ಶಿಷ್ಯೆ (ತತ್ಪಾಂಗ. ೩6-00೩೭)- 


ಮನ್ನೆಗಾಳೆ ; ಪೊಡವ 
ಬುರುಗು ಮನ್ನೆಗಾಳೆ 


ಅಲ್ಲಿಯ 


೬೯೩೬ 


ಮನ್ಸು 


[3 


(ಎ. ೫೦. ೩. ಒಂದು ಮಠದ ಹೆಸರು; ಬೆಳವಲಮರ 
ಚಂದನ - .. ಪುನ್ನಾಗ ಇಂದ್ರವಾಣಿಯು ಮನ್ಮಥ ಬಿಲ್ವ ಪಾಲಾಶ 
ದಿಂದಲಾ ನಂದನವೆಸೆದುದು (8. 3೬-4. £1೫0] 

ಮನ್ಮಥಚಕ್ರ (ನಾ). [ಕಾಮಶಾ] ಯೋನಿಯ ಒಂದು ಭಾಗ: ಯೋನಿ 
ಯಂಕುರ ; ಭಗದ ಮೇಲೆ ಮೂಗಿನಂತೆ ಯವ್ವನ ಅಂಗನ್ಕಾನ ಮದ 
ಗಳಿಂದಾದ ಅನೇಕ ಮದಗಳಿಹವು. ಅವು ಪ್ರತಿದಿನ ತಮ್ಮ ಶ್ಲಥದನುಗುಳು 
ತ್ತಿರೆ ಶುಕ್ಲದಂತೆ ಬೆಣ್ಣೆಯಂತೆ ಸ್ರವಿಸುವದು. ಅದರ ದೊಡ್ಡ ತೀಟಿಗೆ 
ಕಾರಣವಪ್ಪುವದರಿಂ ಕಾಮಶರೆಗಳೊಡನಿರ್ಪವದರಿಂ ಮನ್ನೆ ಘೆ ವೆಂಬುದು 
(nin. ೨೬೦). [ಸಂ.] 

ಮನ್ಮಥಭೂಮಿ (ನಾ). [ಕಾಮಶಾ] ಕಾಮಕಲಾಸ್ಥಾನ : ಬೆನ್ನು ಬದಿ 
ತಿಗಂ ಮೊಲೆಗಳು ನಡುನೆತ್ತಿ ಐದುಂ ಮನ್ನ ಥಧೂಮಿಗಳು (mcm. 300). 

[ಹಂ.] 

ಮನ್ಶಥಾರಿ (ನಾ). ಮನ್ಮಥನ ಶತಂ; ಶಿವ: ನಮಿಸಿದನ್‌ ಮನ್ಮಥಾರಿಗೆ. 

ಮನ್ಮಥನ ಬಂದಿ (ಹಟ. ಆಲ) “* [ಸಂ.] 


ಮನ್ಶಥಾವಸ್ಥೆ (ನಾ). ಪರಸ್ಪರ ಅನುರಕ್ತರಾದ ಸ್ತ್ರೀಪುರುಷರು 


ಆಗಲಿದಾಗೆ ಅನಂಭವಿಸುವ' ವಿರಹವ್ಯಥೆ ; ಈ ಇದು ಹತ್ತು 
ತೆರನಾಗಿರುವುದು ; “ತನ್ನ ನಾಯಕನ ವಿರಹದಿಂ ಚಿತ್ತದೊಳು ಅವನ 
ಪ್ರತಿಮೆಯಂ ನೋಡುವದು ಒಂದು, ಅವನಲ್ಲಿ ಯಾವಾಗಲೂ ಮನಸ್ಸು 
ಇಟ್ಟು ತಿರುಗುವದು ಎರಡು. ಆವ ಕಾಲದಲ್ಲಿಯೂ ಸಮಾಗಮ ಬಯಸು 
ವದು ಮೂರು. ಸರ್ವಕಾಲದಲ್ಲಿಯೂ ಅವನೆ ನೆನಪಿನಿಂ ನಿದ್ರೆಗೆಯ್ಯದೆ 
ಯಿರುವದು ನಾಲ್ಕು, ಅವನಲ್ಲಿ"ವಿರೆಹದಿಂ ಭೋಜನಾದಿಗಳಿಲ್ಲದೆ ವೇಗದೊಳು 


ಕಾರ್ಯವ ಹೊಂದಿರುವದು ಐದು, ಅವನಲ್ಲಿ ಎರಹದಿಂ ಗಂಧಮಾಲ್ಕಾದ್ಲ 


ಗಳಂ ಬಿಡುವದು ಆರು. ದೇಹಾಭಿಮಾನವಂ ಬಿಟ್ಟು ನಾಚಿಕೆ ಇಲ್ಲದೆ 
ಇರುವದು ಏಳು, ಪ್ರಜ್ಞೆ ಪರಿತಪ್ಪಿ ಮೂರ್ಛೆ ಪೋಪುದು ಎಂಟು. 
ಹುಚ್ಚು ಹಿಡಿದಂತೆ ವಿಕಾರ ಹೊಂದಿ ಇರುವದು ಒಂಭತ್ತು. ಅತಿವ್ಯಸನದಿಂ 
ಮೃತಿಯಂ ಹೊಂದುವದು ಹತ್ತು, ಈ ಪ್ರಕಾರ ಹತ್ತು ಬಗೆಯಾ 
ದಂಥಾ ಮನ್ಮಥಾವಸ್ಥೆಗಳಿನಿಸುವವು” (ಗರಣ. ೨೪೭) ; ಎಲೆ ಅನಸೂಯೆ 
ಇವಳೆ ಮನ್ಮಥಾಮಸ್ಥೆ ಮಾರುತ್ತಾ ಬಂದಿತು (ಕಾಳುಂಕ. ೩೬-೦೦). 
[ಹಂ. ಮನ್ಮಥಾವಸ್ಥಾ] 

ಮನ್ಯ (ನಾ). ಕೊರಳು ; ಹೆಗ್ಗತ್ತು ; “ಕೊರಳು ಮನ್ಯಂ ಗಳಂ ಧಮನಿ 

ಕಂಧರೆ ಶಿರೋದರಮದಾ ಗ್ರೀವಮೆನಿಸಿಕ್ಕು” (ಭಾಗಣ- ೯8-೭). 
[ಸಂ. ಮನ್ಶಾ] 

ಮನ್ಯಪಣ (ನಾ). - ಮನ್ನೆಯದೆಜಕೆ : ದಂಡವುಂಡಿಗೆ ಹಡರಕೆಜುಕು 

೫ ೫ ಬೆದ್ದಾಯ ಮುಂತಗಿ ಮನ್ಯಪಣ (೪ ೫1೪, ಕೃತ್ಯಂ 36-43] 1). 
I< ಮನ್ನೆಯ 4 ಪಣ್ಮ] 

ಮನ್ಶಾಸ್ತಂಭ (ನಾ). ಕುತ್ತಿಗೆಯನ್ನು ಸರಾಗವಾಗಿ ಆಡಿಸಲಾಗದ 
ಒಂದು ಬಗೆಯ ವಾಯುರೋಗ ; ಕುತ್ತಿಗೆ ಸೆಡೆತ : ಪರಿಪಕ್ವ ಮಾದ. 
ಗರ್ದುಗಿನ ತಿರುಳುಂ ಶುಂಠಿಯುಮನರೆದು ನಸ್ಯಂಗೆಯ್ದಂದಿರಲೀಗುವೆ 
'ಮಾನ£ಮನ್ಯಾ 3 ಸ್ತಂಭರೋಗಮುಂ ಬಾಹುಮೆಂಬಿವಂ ಸ್ರಂಥಿಯುಮಂ 
(ಊಕೋಶ. 6-೦0); ಅಮರದವಳ್ಳಿ, ಔಡಲದ ಬೇರು . . .. ಕಷಾಯ 
ಹಾಕಿ ಕುಡಿಯೆ ಸಂಧಿಗಸನ್ನಿಪಾತ, ಮಾನ್ಯ£ಮನ್ಮಾ ಸ್ತಂಭ .... 
ಸಂದುವಾತ ಸಹ ಮಾಣ್ಣುಂ (ಸಳವೈ- ೦೬3). [ಸಂ.] 

ಮನ್ಮು (ನಾ). ೧. ಕೋಪ; ಸಿಟ್ಟು: ಎಂದರಸಂ ನುಡಿವುವುಮಾ 


ಸುಂದರಿಗಂತಂತೆ ಮನ್ಮು ಮಿಕ್ಕು ಮನಸ್ತಾಪಂ ದಳ್ಳಿಸೆ (ಕುಂ. ೪-೨) ; 


೨. ಅರುವತ್ತು ಸಂವತ್ನರಗಳಲ್ಲಿ ಇಪ್ಪತ್ರೊಂಬತ್ತನೆಯದು: ಪ್ರಭವ[ಆ 
ವಿಭವ. .. ಮನ್ಮಥ. . - ಅಕ್ಷೆಯವೆಂದಜುವತ್ತು ತೆಜನಾಗಿಹುದು 


'ಬಾಲನೊಳ್‌ ಮನ್ಯು ತಕ್ಕುದೆ ಪೇಳ್‌ (ಂಕ್ಕುಳ್ಳ. ೦-೪-೩. ೨. ದುಃಖ; 
ಅಳಲು ; ವ್ಯಥೆ: ಸಹೋದರಕೊ:ಕದೊಳ್‌ ಮನ್ಸು ಮಿಕ್ಕು ಸೈರಿಸ 


ಮನ್ಯೂದ್ಧತ ೬೯೩೭ ಮಮಕಾರ 


ಲುಣದೆ (ಕುತಕಾ- ೦೪-೬ ಶ) ; ಮನಮೆಳದಾಗೆ ಮನ್ಮು ಮಿಗೆ ತಳ್ತೆಮೆಯಿಂ 
ಕರೆಗಣ್ಮಿ ಸೂಸೆ ಕಣ್ಬನಿ (ಕಾರೂ. 6-00) ; ಪತ್ತುವಿಡು ಮನ್ಮುಮಂ 
ದೈನ್ಯಮಂ (ಉಕ. ೨೩-೩). ೩. ದೈನ್ಯ; ದೀನತೆ. 
೪. ಅಹಂಕಾರ; ಗರ್ವ. ೫. ಕುದುರೆಯ ಒಂದು ಅಂಗದ ಹೆಸರು; 
ಕಂಠನಾಳದ ಎರಡೂ ಕಡೆಗಳ ಭಾಗದ: ಹೆಸರು : ನಡುಕಂಠ 
ನಾಳಿಯಿರ್ಕೆಲದೆಡೆಗಂ ಮನ್ಮುವದೆನಪ್ಪ ಪೆಸರೆಸೆದಿರ್ಕುಂ (6೫. ೯-೨೬)- 
೬. ಯಜ್ಞದ ಕೊನೆ; ಯಾಗದ ಅಂತ್ಯ: “ದೈನ್ಯದಲಿ ಯಜ್ಞೋತ್ಪಾರದಲಿ 
ಕೋಪಡಲಿ ಮನ್ಶುವೆಂದೆಂಬುದು” (6ರಣ- 0-೨6): ೭. ಒಡೆಯ; 
ಯಜಮಾನ. ೮. ದೊಡ್ಡ ಸೈನ್ಯ. ೯. ಇಂದ್ರಿಯ. ೧೦. ಮುಖ: 


ಮಬ್ಬಿಟ್‌ (ಕ್ರಿ). ಮಂಕಾಗು ; ಮಬ್ಬು ಆವರಿಸು : ನಿಯೋಗಮಗುಂದಲೆ 
ಯಾಯ್ತು ತೇಜ ಮಬ್ಬಿಉದುದು (೪4. ೪, ೦-೩೬ ; 30%), 
[ಮಬ್ಬು ( ೬ ಮವುಣ್ಯ ) 4 ಇಲಿ) 


ಮಬ್ಬು "ಮರ್ವ್ಯ ' ನೋ. 


8 |ಮಬ್ಬುಗಣ್ಣು (ನಾ). ಮಸುಕಾದ ದೃಷ್ಟಿಯುಳ್ಳ ೈ ಕಣ್ಣು ; ಸರಿಯಾಗಿ 


ಕಾಣಿಸದ ಕಣ್ಣು : ಅರಿವುಗನ್ನಡಿಯ ಶುದ್ಧೀಕರಣದ ಕಾರ್ಯ ಅಥವಾ 
ಅರಿವಿನ ಮಬ್ಬುಗಣ್ಣಿಗೆ ಕನ್ನಡಕ (ತ0ಕೋರ-06), 
[ಮಬ್ಬು ( ಎ ಮರ್ವು) 4 ಕಣ್ಣು (ಆ ಕಣ್‌) ] 
ಮಬ್ಬುಗತ್ತಲು * ಮಬ್ಬುಗತ್ತಲೆ * ನೋ. 


೧೧. ಕಣ್ಣೀರು; “ದೆ ೈನ್ಯದಿ ಯಜ್ಞ ದಂತ್ಯ ಬಾಷ್ಟಜಲಂಗಳೊಳಾಳ್ವನೊಳ್ಳಹಾ| 19 ಮಬ್ಬು ಗತ್ತಲೆ, ಮಬ್ಬು ಗತ್ತ ತಲು (ನಾ). ಮಸುಕುಮಸುಕಾದ ಕತ್ತಲೆ ; 


ಸೈನ್ಯದೊಳಾಸ್ಕದೊ್ಳಿ ಗ್ಲಿಪುಳದೊಳ್ಳ ಡುಗೋಪದೊಳಿಂದ್ರಿಯುಗಳೊಳ್‌ ಮನ್ಮು 
ಮೌಕ್ಕುಂ" (ಶಾಶಾರೆ: ೩೭): [ಸಂ.] 

ಮನ್ಶೂದ್ಗತ (ಗು). ದುಃಖಭಾರದಿಂದ ಕೂಡಿದ; ಶೋಕಭರಿತವಾದ : 
ಮನ್ಶೂದ್ಗತಕ್ಷೋಭದಿಂ ಕಂಪಿಸುತಂ (ಕಾರಂಣ, ೫೪೨); ರಿಪುನೃಪ 
ಕುಲಾಂಗನಾಜನಮನ್ಯೂದ್ಧತದಾಷ್ಟಸಲಿಲಧಾರಾಪ್ರತಾನದಿಂ ಕೀರ್ತಿವಲ್ಲಿಯಂ 
ಬೆಳೆಯಿಸಿದಂ (ಕಾಳಾಶೂ- ೦-೦೩೬): [ಸಂ.] 

ಮನ್ನಂತರ (ನಾ), ೧. (ಪುರಾಣದಲ್ಲಿ ಹೇಳಿರುವ ಹದಿನಾಲ್ಕು 
ಮನುಗಳಲ್ಲಿ) ಒಬ್ಬ ಮನುವಿನ ಆಳ್ವಿಕೆಯ ಕಾಲ; p ಮನುಷ್ಯರ 
ನಾಲ್ಕುಯುಗಗಳು ಸೇರಿದರೆ ಒಂದು ದೈವಯುಗ. . ಇಂತಹ 
ಎಪ್ಪತ್ತೊಂದು ದೈವಯುಗಗಳು ಸೇರಿದರೆ ಒಂದು ಮನ್ವಂತರ ; 
ಆತನಿಂ ಬಬ್‌ಯಮಸಂಯ್ಯೇಯವರ್ಷಪ್ರುಮಿತಮನ್ವಂತರಾತಿಕ್ರುಮದೊಳ್‌ 
'ಪದಿನಾಲ್ಮನೆಯಮನು ಪುಟ್ಟಿದಂ(604್ರ- ೬-೩ ನ) ; ಆದಿಯ ಮನ್ವಂತರ 
ದೊಳಶೀತಿಭಾಗಿಪಲ್ಯದೊಳಾ ಮನ್ವಂತರದಶಮಾಂಶಂ ಮನ್ವಂತರ 
ಮಕ್ಕುಂ (ಕಂಉರೂ: 0-66); ಮನ್ವಂತರಗಳ ಭಾಗ್ಯವ ತೆಗ... 
ಹಕ್ಕಿ ಹಾರುತಿದೆ. ನೋಡಿದಿರಾ (ಗಂ. ೩೬-೨). ೨. (ಆಲಂ) 
ಪರಿವರ್ತನೆಯ ಕಾಲ; ಹೊಸಯುಗ : ಬಹುಮಟ್ಟಿನ ಸುಧಾರಣೆಯು 
ಇಂಗ್ಲಿಷ್‌ ವಿದ್ಯಾಮನ್ವಂತರದಿಂದ ತೊಡಗಿದ್ದು (ಕಾರುರಾ- 38) ; ಈ 
ಸಾಹಿತ್ಯದ ಹೊಸ ಮನುಗಳು ಈ ಯುಗದಲ್ಲಿ ಹೊಸ ಮನ್ಯಂತರವನ್ನು 
ಸ್ಥಾಪಿಸಿದರು (೬೫. €). [ಸಂ.7 

ಮನ್ಮಾದಿ (ನಾ). ೧. ಇ ವಂನ್ವಂತರ ೧; ಒಂದು ವರ್ಷದಲ್ಲಿ ೯೬ ಶ್ರಾದ್ಧ 
ಗಳು ಬರುವುವು. ಅವು ಯಾವುವೆಂದರೆ ಮನ್ವಾದಿಗಳ: ೧೪, ಯುಗಾದಿ ೪ 
(ತರ: ೪-೨೨ ತಾಕ್ಕರ್ಜು), ವಿ. ಇ ಮನ್ವಂತರ ೨: ಸಮರ್ಥರ 
ಅಗಮನದ ದಿದಸವು ಶಿವರಾಯನ ಪರಿವಾರಕ್ಕೆ ದೊಡ್ಡ ಮನ್ವಾದಿಯಂತೆ 


ಆಯಿತು (6ಶ್ರಶ. ೪). [ಸಂ. 
ಜುನ್ಲಬ್‌ (ನಾ). ೧. ಅಧಿಕಾರ; ಹುದ್ದೆ; ಪದವಿ. ೨. (ಸೈನ್ಯದ) 
ಅಧಿಕಾರಿ : ಇದುಸಾವಿರಸೇನೆಗೆ ಮನ್ಸಬ್‌ನನ್ನಾಗಿಟ್ಟು . .. ರಾಜ 


ನೆಂಬ ಬಿರುದನ್ನೂ ಕೊಟ್ಟನು (ರತ್ರತಿ. 3೪). 
[೨ ಆರ. ಹಿಂ. ಮರಾ, ಮನ್‌ಸದ್‌ ] 

ಮಫ್ತಿ (ನಾ). ಅಧಿಕಾರದ ಸಮವಸ್ವ ಸ್ವವಿಲ್ಲದೆ ಸಾಧಾರಣ ಉಪುಪ 
ನಲ್ಲಿರುವುದು : ಮಫ್ತಿಯಲ್ಲಿ ಟಿಕೆಟ್‌ ಇಲ್ಲದ ಪ್ರಯಾಣಿಕರನ್ನು ಪತ್ತೆ 
ಹಚ್ಚುವ . . - ಶಂಕೆಯೂ ಆಯಿತು (ಶೈರ್ಮಂ. ೨)- 

[ + ಆರೆ. ಪಾರ, ಮಫ್ತೀ ] 

ಮಫ್ಲರ್‌ (ನಾ). ಬೆಚ್ಚಗಿರಲು ಕೊರಳ ಸುತ್ತಲೂ ಸುತ್ತಿಕೊಳ್ಳುವ 
ಉಣ್ಣೆಯ ಬಟ್ಟೆ ; “ಕಂಠವಸ್ತ್ರ : ತಲೆಗೆ ಮಫ್ಲರ್‌ ಕಟ್ಟಲಾ ಸರಸೂ 
(ಕೋಡಾ, 33). [ Ww. xnufflee ] 


ನಸುಗತ್ತಲೆ : ಮಬ್ಬು ಗತ್ತಲೆಯಾದರೂ ರಂಗನೂ ಬರಲಿಲ್ಲ (666೪: 
೬); ಮಬ್ಬುಗತ್ತಲೆ ಕವಿಯಿತು(ಕಳಕು, 8)- ಮಬ್ಬುಗತ್ತಲು : ದೂರದಲಿ 
ಯಾರೋ ಮಬ್ಬುಗತ್ತಲಲಿ ಹುಬ್ಬು! ಗೈಹಚ್ಚಿ ನೋಡುತ್ತಿದ್ದಾರೆ, ಹೊರಳಿ 
ಹೊರಳಿ (ಕೇಕು: ೦೭-೦೪); ಹಾಗೆಯೇ ಮಬ್ಬುಗತ್ತೆಲಾಯಿತು (68೫. ೨30). 
[ಮಬ್ಬು (ಆ ಮರ್ವ್ಯು) 4 ಕತ್ತಲೈ ( ೬ ಕಟ್ತಲೆ)] 


ಮಬ್ಬುಚರ (ನಾ). ನಿಶಾಚರ ; ರಾಕ್ಷಸ ; ಮಬ್ಬುಚರನು ಅಲ್ಲದಾನವನ್ನೇ 


ಇತ್ತು, ಹೆಬ್ಬಾಗಿಲ ಮುಂದೆ ಇಟ್ಟನದಕೊ (ಕೋಕಂ. 34-4) 
[ಮಬ್ಬು (ಎ ಮರ್ವ್ಯ) * ಚರ] 


ಮಬ್ಬುದಾರಿ (ನಾ). ಕತ್ತಲೆ ಮುಸುಕಿದ ದಾರಿ : ಮಬ್ಬುದಾರಿಯಲ್ಲಿ 


* ದೊಡ್ಡ ಬಟ್ಟೆಯೊಂದನ್ನು ಹಾಸಿದಂತೆ ಕಂಡುಬಂದಿತು. (ತತುತೊ. 
060)... [ಮಬ್ಬು ( ಎ ಮರ್ವೆ) 4- ದಾರಿ] 


ಮಬ್ಬುವಿಡಿ (ಕ್ರಿ). ಮಂಕಾಗು; ಮಸುಕಾಗು : ಒಬ್ಬರ ಕಣ್ಣಿ 


ಗೊಂದಾಳು  ಸಾವಿರವಾಗಿ ಮಬ್ಬುವಿಡಿದು ಕಾಣಿಸಲು (ಕಂತೂ--೧9-60).. 
[ಮಬ್ಬು ( ೬ ಮರ್ವು ) 4 ಪಡಿ] 


ಚ |ಮಬ್ಬೆದೆ (ನಾ). ೧.' ಮಂಕಾದ ಮನಸ್ಸು. ೨. ಅಜ್ಞಾನ ತುಂಬಿದ 


ಮನಸ್ಸು: 'ಏಕೆನ್ನ ಮಬ್ಬೆದೆಗೆ ಮೂಡೆ * ಆತ್ಮಾನಂ ವಿದ್ಧಿ ' ಎಂಬೀ ಸತ್ಯ 
ದರಿಮೆಯ ಮ್ಲಾನಂ ? (೧400. ೩೬-೦೦). 
[ಮಬ್ಬು ( ೬ ಮರ್ವ್ಯ) * ಎದೆ (ಇ ಎರ್ದೆ) ] 


ಮಮ. (ಗು). ೧- ನನ್ನ ; ನನಗೆ ಸಂಬಂಧಿಸಿದ : ಮಮಕರ್ತ ಕೂಡಲ 


ಸಂಗನ. ಶರಣರು (ಬಸನ. 868) ; ಇರೆ ನಿದ್ರಾಸಕ್ತಿಯಿಂದಂ ಮಮ 
ಭುಜಯುಗದೊಳ್‌ ಕಾಮಿನೀಯುಗ್ಮವು (ರರ್ನುಶ- ಎಂ ಕೃಪಾಕರ 
ದಕ್ಷ ಶಿಕ್ಷಣದಕ್ಷ ಮಮರಕ್ಷ (0%4- ೨-೦೭), (ನಾ). ೨. “ನನಗೆ ಒಪ್ಪಿಗೆ 
ಯಾಗಿದೆ" ಎಂಬುದನ್ನು ಸೂಚಿಸುವ ಪದ ; ಈ ವಾದವನ್ನು ಕೈಮುಟ್ಟಿ 
*ಮಮ' ಎನ್ನಬಹುದು. (ರೋ. '900). ಈ ಇದು ಸಂಸ್ಕೃತದ 
“ಅಸ್ಮದ್‌' ಶಬ್ದದ ಷಷ್ಮೀವಿಭಕ್ತಿಏಕವಚನದ ರೂಪ. ಇಡೀ 
ವಾಕ್ಕಾರ್ಥದಲ್ಲಿ ಒಮ್ಮೊಮ್ಮೆ ಉಪಯೋಗವಾಗುತ್ತದೆ. .(ಸ.] 


ಮಮಕರಿಸು (ಕ್ರಿ). ೧. ಅಹಂಕರಿಸು ; ಬೀಗು ; ಗರ್ವಿಸು : ಐಕ್ಕದ 


ಮಾಟದಲಿ ಮಮಕರಿಸಿ ಮಕರಿಸಿ ಮೆಅಸಿದನಲ್ಲಮನು (ಕ್ರೋ. ೦೦-೨೪); 
ಕಾಯಸಿದ್ಧಿಯ ಪಡೆದೆನೆಂದೆಂದಿಗುಂ ಮರಣಮಿಲ್ಲೆಂದು ಬಜಃದೆ ಮಮ 
ಕರಿಸದಿರು ಮೋಹದಿಂದೆ (ಸಕ್ಲೀತ. ೩-3೪): ೨. ಮಮಕಾರವನ್ನು 
ತೋರು; ಪ್ರೀತಿಸು: ನೃಪರೀ ರಾಜ್ಯಸಂಪದವ ವಂಮಕರಿಸಿದರು 
(ರಾ ೪-೦೬-೪); ಬಾಹ್ಯಕರ್ಮಕ್ಕೆ ಮಮಕರಿಸದೆ (ಕ್ಷತ್ರತು. ೫-೦೩). 
[ಮಮಕಾರ + ಇಸ್ಕು] 
ಮಮಕಾರ (ನಾ). ೧. ನನ್ನದೆಂಬ ಭಾವನೆ; ಸ್ವಾರ್ಥಪರತೆ. ೨. ಅಹಂ 
ಕಾರ; ಗರ್ವ: ಕೊಂದೆ ನಾನೆನಗಾಯ್ಜು ಪಾತಕವೆಂದು ಮನದಲಿ 
ಮಜುಗುವಾತನ ಬಂದಿಯಲಿ ಹೊಣೆಗೊಂಬವಾಹಂಕಾರ ಮಮಕಾರ ಕಂದು 


ದುಮಕಾರಗ್ಗ 


ಲ 


ಕಲೆ ತನಸೆತ್ವಣದು (ಕುರ್ಯಾಂ. ೪೯); ಅಹಂಕಾರದ ಬೃಯಿಂದ ಮಮಕಾರ 
ಭಾವದಿಂದ ಜೀವಿಯು ಶಿವನಿಂದ ವಿಭಿನ್ನಸಂಯಾರಿಯಾಗಿದ್ದಾನೆ (ಣಕರ- 


606). ೩, ಮೋಹ ; ಪ್ರೀತಿ: ಭೂರಿ ಮಮಕಾರದಲಿ ನೃಪರು 
ವಿಚಾರಿಸದೆ. ಧರೆಯೆಮ್ಮದೆಂದೇ ನಾರಕದ ಸಾಮ್ರಾಜ್ಯಕ್ಕೆದೆವರು 
(ಪ: ೦-೨೪). [ಜ.7 


ಮಮಕಾರಗೈ (ಕ್ರಿ). ಪ್ರೀತಿಯನ್ನು ತೋರಿಸು : ನಮಿರಾಜನಬಲೆಯರ್‌ 
ಬದ೦ಲ್ಲಿಗವರೊಳು ಮದುಕಾರಗೈದೆಯ್ದಿಯೆಂದು. ರಮೊಣಿಯರ್ಗುಸುರಿ 
ಭೋಜನ ಶಾಲೆಗೆಯ್ದಿದನು. (ಭರತ. 93-6೪). 

[ಮಮಕಾರ 4 ಗೈ (ಆಕೆಯ) 

ಮಮಟಿ, ಮಮ್ಮಟಿ (ನಂ). ವ್ಯವಸಾಯದ ಒಂದು ಉಪಕರಣ ; 
ಮಣ್ಣನ್ನು ಅಗೆದು ತೆಗೆದುಹಾಕುವ ಸಾಧನ; ಗುದ್ದಲಿ : (್ಮ- 
೫೪.೨೪). ಮಮ್ಮಟಿ 2 ಮಣ್ಣುಗೆಲಸದವರಿಗೆ ಕೋಲುಗುದ್ದಲಿ ಮಮ್ಮಟಿ 
ಗಳನ್ನು: ಕಳಿಸಿಕೊಡಬೇಕು. (64). [ತಮಿ ಮಮ್ಮುಟ್ಟಿ 

ಮಮತತ್ವ (ನಾ). ಇಮಮಕಾರ ೧ ; :ಕುಲಧಲ ಪೀಠ ವೈಜ್ಯಕೆ, ಇದ 
ದೃಷ್ಟಿಸಿ ಕೊಂಡಿಪ್ಪ ಕೆಟ್ಟ ಮನುಜರಿಗೆ ನಿಜತತ್ವದ ಮಾತೇಕೆ ಆದರೆತ್ತಿ 
ಹೋರುವ ಮಮುತತ್ವವೈಸೆ ನಿತೃತ್ವವಿಲ್ಲ (ಕೋಕಾ. ೨೬-೦೦೩). [ಸಂ.] 

ಮಮತೆ (ನಾ)- ೦. ನನ್ನದು ಎಂಬ ಅಭಿಮಾನ ; ಮಮಕಾರ: ದೇಹ 
ಮೆಬುದನಿತ್ಯ . « . ಬಿಡು ಸಂದೇಹದನಹಮ್ಮಮತೆಗಳ ಬೀಳ್ಕೊಟ್ಟು 
ನೋಡೆಂದ (ಕುಠ್ಠಾರ್ರೋ, ೩-೨೭); ಮಮತಾವೇಸ್ಟಿತದ ಪೊರೆಯ ಪರಿದಂದು 
ಅರಳ್ಳುದರಿವಿನ ಕಣ್ಣು (ಕುಳುಕ- ೩), ೨. ಪ್ರೀತಿ; ವಾತ್ಸಲ್ಯ ; 
ಕರುಣದ ಮಮತೆ ಮಿಗೆ ಮಧುರೋಪ್ರಯಲಿ. ನುಡಿಸಿದರು ನೃಪವರನ 
(669. 0-9-4); ಮಂಥರೆಯ ಈ ' ಮಮನೆಯಾವರ್ತದೊಳ್‌ .... ಸಿಲ್ಲಿ 
ಕತ. ೨೬-೬೦೨). ೩. ದರ್ಪ ; ಕೊಬ್ಬು... [ಸಂ. ಮದುತಾ] 

ಮಮತ್ವ (ನಾ). ಇ ಮಮಕಾರ ೧: ಮೆಯ್ಕ ಮಮತ್ವಂ ಪಜ್‌ವಡೆ 
ಪಜ್‌ಪಟ್ಟು ಪೋದುದು (ತುಳುಕು 03-93); ಸ್ವಾರ್ಥವನ್ನು ಕಳೆದುಕೊಂಡು 
ಮಡುತ್ವವನ್ನು ಅಹಂಕಾರವನ್ನು ದೂರಮಾಡು (ರಣ. ೦೬೨). [ಸಂ.] 

ಮಮರೇಜು, ಮಂರೇಜು (ನಾ). ಕುದುರೆಯನ್ನು ಚೋದಿಸಲು 
ಸವಾರ ತನ್ನ ಹಿಮ್ಮಡಿಗೆ ಅಳವಡಿಸಿಕೊಳ್ಳುವ ಮುಳ್ಳಿರುವ 
ಸಾಧನ ; ಹಿಮ್ಮಡಿಮುಳ್ಳು ; ತಿವಿಮುಳ್ಳು ; ಮದನನ ಕೈಲದ್ದ 
ಚಾವಟಿಯನ್ನು, ಅವನ ಕಾಲಿನಲ್ಲಿದ್ದ ಮಮರೇಜನ್ನು ಕಂಡು, ' ಈ 
ಆಯುಧಗಳ ತಂಟೆಯಿಂದ ಕುದುರೆಯು ಹತೋಟಿ ತಪ್ಪಿ! ರೆಟೀಕೆಂದು 
ತಿಳಿದುಕೊಂಡನು (ಸುತುತ. 380). ಮಂಠೇಜು : ಅಶ್ವಗಳಿಗೆ .. . 
ಎಷ್ಟು ಹೊಡದರೂ'ಮಂರೇಜಿನಿಂದ ಎಷ್ಟು ತಿವಿದರೂ ಕಾಲ ಎತ್ತಿ ಇರಿಸು 
ವುದೇ ಕಷ್ಟವಾಗಿತ್ತು (ಹುತುಗ- ೩3). 

(ಪುರ, ಮಿಹಮಾರು್‌ ; ಮರಾ. ಮಯರೇಜ್‌ ] 

ಮಮ್ಮ "ಮರ್ಮ," ನೋ. 

ಮಮ್ಮಕ್ಕಳು “ಮೊಮ್ಮಗು” ಪರಾ: 

ಮಮ್ಮಗ “ಮೊಮ್ಮಗ ನೋ- 

ಗಳು `ಮೊಮ್ಮಗಳು' ನೋ. 

ಮಮ್ಮಗು 'ಮೊಮ್ಮಗು' ನೋ. 

ಮದ್ಮುಟಿ “ಮಮಟಿ` ನೋ. 

ಮಮ್ಮನೆ `ಮಮ್ಮಲನೆ` ನೋ. 

ಮಮ್ಮಲ "ಮಮ್ಮಲಂ' ನೋ. 

ಮಮ್ಮಲಂ, ಮಮ್ಮಲ ಮಲಮಲ್ಕ, ಮೆಲಮಲಂ, ಮಲುಮಲ (ಅ). 


ಅತಿಶಯವಾಗಿ; ವಿಶೆ;ಷವಾಗಿ: ಇಂತು ಮಮ್ಮಲಂ ಮಜುಗಿಪರಲ್ತೆ . . .| ಆ 


ನ್ಮಪರ್ಧರಿತ್ರಿಯೊಳ್‌ (ರಾಘ. 899) ; ಕಳೆದಳಿಸಿ ಕಂಗೆಟ್ಟು ಮಮ್ಮಲಂ 


೬೯೩ರ 


ಮಯಕ 


ಮಜುಗುತ್ತೆ (ತಂಫ.00-83).. ಮಮ್ಮಲ : ರಾಜ್ಯಂ ನಷ್ಟರಾಜಮಾದುದರ್ಕೆ 
ಮಮ್ಮಲ[೫ಕಾ. ಮಲುಮಲ]ಮಜುಗಿ ಯೋಜನಗಂಧಿ ಸಿಂಧುಪತ್ರ 
ನನಿಂತೆಂದಳ್‌ (ಹತಾ. ೦-60 ಇ). ಮಲಮಲ್ಯ: ದುಶ್ಶಳೆ ಕೇಳ್ಮು ಮಲ 
ಮಲ ಮುಜುಗಿ ತನ್ನೆಣ್ಣನಲ್ಲಿಗೆ ವಂದು (ಶಂಕರಾ- 00-033 6) ; ಮಲಮಲ 
5 ಮುಗಿ, ಕರ್ಮಸಂತಾಪದ ಕುಲವ ಕೆಡಿಸಬೇಕೆಂದು (ಕಣ. 6-೫3). 
ಮಲಮಲಂ : ನೆನಟಂ ಮಲಮಲಂ ಮಜುಗುವುವು (೧೪.೬-೦೦೦) . 
ಮಲುಮಲ : 'ಮಲುಮಲನೆ' ಪರಾ. [?] 
ಮಮ್ಮಲನೆ, ಮಮ್ಮನೆ. ಮಲಮಲನೆ. ಮಲುಮಲನೆ (ಅ): ಅತಿಶಯ 
ವಾಗಿ ; ವಿಶೇಷವಾಗಿ : ಆ ವಾಕ್ಕಮೆಂ ಕೇಳಿ ಸುಮ್ಮ ಲನೆ ಮಜುಗುತ್ತೆ 
(6೫3. ೦-೬-೦3) : ಅರಿಯದರೆಂದು ಮಮ್ಮಲನಿ ಮರುಗುವೆಯೆ (0೬೧. 
«1-೨).ಮವಮ್ಮನೆ : ಎನಲು ಮಮ್ಮನೆ ಮರುಗಿ ಚಿಂತುವನಧಿಯೊಳು ಮೈ ಕ 
ಳುಗಿ (ಕಂ, 0-06-06), ಮಲಮಲನೆ ;. ಸಸ್ತಸಾಗರ ಸಲಿಲದೊಳ್‌ 
ಮಲವಾಲನ ವ: ಜಲಚರಚಕ್ರದಿಂ (ಗರಾಯು,6-30 5); ಮಲದುಲನೆ 
- ಮುಜುಗುತ್ತವನಿಯೊಳು ತೊಳಲಲು (04೪: ೦೫-3೪): ಮಲುದುಲನೆ : 


18] ಕ್ಷಲಬರ್ತಮ್ಮೆಂಜಲನೂಡೆ ' ದು;ಖದತಿಶಯಬಲೆಯೊಳ್‌ ಮಲುಮಲನೆ 
ಮಜುಗಿ ಸಿಲ್ಕಿರ್ದವಳಂ ಕಂಡು (4:ಕುರೂ. 9-೩) ; ಸ್ವೀವೇದದಿಂ 
ಬೆಳ್ಗತ್ತೆಯಾಗಿ ಪುಟ್ಟಿ... ಮಲುಮಲನೆ ಗಿ ನಮೆಯುತ್ತಿಕು7ಂ. 
(ತುಳುಶಾ: 2-08)... [ಮಮ್ಮಲ (ಇ ಮಮ್ಮಲಂ) 2. -ಆನೈ) 


ಮಮ್ಮಟ್‌ 'ಮಣ್ಮಟ್‌' ನೋ. 
೫|ಮಮ್ಮು, ಮೊಮ್ಮು (ನಾ). (ಮಕ್ಕಳ ಭಾಷೆಯಲ್ಲಿ) ಊಟಿ.-ಆಹಾರ ; 
ಸುಮ್ಮನೆ ಇದ್ದೇನು ಅಮ್ಮಿಯ ಬೇಡೆನು ಮಮ್ಮು ಉಣುತೇನೆ ಅಮ್ಮ 
ಅಳುವುದಿಲ್ಲ (ಕೃಕರ. ೦-೦೭೦ ಅತಂಕ್ನಂ) - ಮೊಮ್ಮು: ಮೊಮ್ಮು ಮಾಡಿಸು 
ತ್ತೀನಿ ಬಾ ಪುಟ್ಟು (ರೂಂ). 
ಮಮ್ಮೂಳಿ " ಮಣ್ಮಟ್‌' ನೋ. 

೫ ಮಮ್ಮುಳಿಕೆ (ನಾ). ತಳಮಳ; ಸಂಕಟ ; ವಿಜಯವಿಠಲ ಎನ್ನ 

ಮಮ್ಮುಳಿಕೆ ಹರಿಸು (ಕೀರ್ಥನ. ೦೦೬-೦). 
[ಮಮ್ಮುಳಿ (ಆ ಮಣ್ಮಟ್‌) + ಇಕೆ] 

ಮಯ್ಯ (ನು). ೧. ಒಂಟೆ. ೨. ಕುದುರೆ. ೩. ಹೇಸರಗತ್ತೆ. ೪. ರಾಕ್ಷಸರ 
ಶಿಲ್ಪಿಯ ಹೆಸರು ; ವಿಶ್ವಕರ್ಮನ ಅಣ್ಣ: ಕಲ್ಯಾ ಪದಂ 
ಕೌತುಕಾದಹಮದ್ಪಂತೆ ವಂಯ ಮಾಂಡವ್ಮರಂ ಪಳಿವ ಶಿಲ್ಪಿವಿದ್ಯಾವಿಶಾರದರಿಂ 
ರಚಿಸುತಿರ್ದಂ (ಕಾತೇೇ. ೩-೯ ವ). ೫. ಒಂದು ಬಗೆಯ ಪಕ್ಷಿ; ಗರುಡ 
(?) : “ನೈಪಬಗಮೆನಲ್‌ ಮಯಮಕ್ಕು” (ವಿಸಾ, ೬-೪). [ಸಂ.] 

ಮಯ್ಯ (ನಾ). ತುಂಬಿರುವುದು ; 'ವ್ಯಾಪಿಸಿರುವುದು ; ಮಣ್ಣಂ 
ಪಿಡಿಯೆ ಪೊನ್ನುಗಳ ಮಯವಾಗೆಸೆಯಲಚ್ಚರಿವಡುತ (04. ೨-೬೨) ; 
ಫಲುಗುಣನ ಮುಯವಾಯ್ತಏಳತಳತಂತ್ರ (ಕುನ್ಮಾರ್ರೊ (60-46). 
1p ಇದು ಸಂಸ್ಕೃತದಲ್ಲಿ ಪ್ರತ್ಮಯರೂಪ. ಈ ಪ್ರಯೋಗಗಳಲ್ಲಿ ನಾಮಪದ 

ವಾಗಿ ಬಳಕೆಯಾಗಿದೆ] 

-ಮಯ್ಯ (ಪ್ರ): "ತುಂಬಿದ, “ವ್ಯಾಪ್ತವಾದ' ಎಂಬ ಅರ್ಥವ 
ಕೊಡುವ ಒಂದು ಸಂಸ್ಕೃತಪ್ರತ್ಯಯ ;  ಕೆಲವುಕಡೆ ಕನ್ನಡ 
ಶಬ್ದಗಳಿಗೂ ಈ ಪ್ರಶ್ಮಯವು ಸೇರಿದೆ: "ಹೆಣಮಯ' ಪರಾ.[ಸ.] 

ಮಯಕ, ಮೈಕ (ನಾ). ೧. ಅಸಹಜವಾದ ಮಂಕು, -- ಅಲಸಿಕೆ ; 
ಅಸಹಜವಾದ ಅತಿನಿದ್ರೆ, ಅತಿಸುಪ್ತಿ. ಮಯಕ, ಅಲಸಿಕ್ಕೆ 
ಮಾಂದ್ಯ (0೦೫೩: ೨010) ; ಅಫೀಮನ್ನು 'ಸೇವಿಸಿದವ , , , ಮಂದರ 
ಗೊಳ್ಳುವನು. ತೂಕಡಿಕೆಯಿಂದ ನಿದ್ದೆ, ಮಯಕ (ಕೋಮ), ಕೊನೆಗೆ 
ಉಸಿರಾಟವೇ ನಿಂತು ಸಾಯುವನು (ಕಂಳೋ. 1, ೩೭೬) ಮೈಕ ವಿ 
ಮೂರ್ಛೆ ; ಬವಳಿ : ಗುರುಗಳು ಮಾತನಾಡುವುದಕ್ಕೂ ತ್ರಾಣವಿ 


ಮಂಕು 


ಮಯಣ 


ಮೈಕದಿಂದ ಸೊಪ್ಪಾಗಿ ಬಿದ್ದಿದ್ದರು (866. ೬5) ; ನೀರಿನೊಳಗೆ ಹಾಕಿದುದ 
ರಿಂದ ಗುರುಗಳಿಗೆ ಮೈಕವು ಸ್ವಲ್ಪಮಟ್ಟಿಗೆ ನೀಗಿತು (ಗಗ. ಬ). 

[ದೇ.॥ ತಮಿ. ಮಲ. "ಮಯೈವ ; ತು. ಮಯಕ, ಮೈ] 

ಮಯಣ,. ಮೇಣ (ನಾ). ೧. ಜೇನುಹುಟ್ಟಿನಿಂದ ಸಿಗುವ ಒಂದು 

ಬಗೆಯ ಅಂಟುದ್ರವ್ಯ : “ ಸಿಕ್ಕಕಮೆಂಬುದು ಮಯಣಂ ” (ಹರಾಯು- 
0-900); ಸಂಗೀತ ಸಭಿಕರ ಹೃದಯಗಳನ್ನು ಮಯಣದಂತೆ ಕರಗಿಸಿತು 
(463- ೬೪). ೨. ಧಾನ್ಯಗಳ ಹಿಟ್ಟು ಮೊದಲಾದುವುಗಳಿಂದ ತಯಾರಿ 
ಸುವ ಒಂದು ಬಗೆಯ ಅಂಟುದ್ರವ್ಯ; ಸರಿ :”ಮೃತ್ತಿಕೆಯ ತಿಟ್ಟಿದಿಂದ 
ಮಯಣದ, ಕರುವಿಟ್ಟು (ಕುರತ. ೨6೩-೩3); ಅಜಾವು ಮಯಣಕೆ ಭಕ್ತಿ 
ಮಯರಸವೆಂೆದ ಪುತ್ಮಳಿಯೆನಲು (ಕುಶ್ಶಾಣ. 5-04) ಹ. ಮನ್ಮಥ: 
*ಕುಡುವಿಲ್ಲ.. , ಜೊನ್ನೊ ಬನಳಿಯಂ ದಪ್ಪಕಂ ಮಯಣನೆ:ಬಿವಿಂತೊಡನೆ 
ಮನ್ಮಥನಾಮವು " (ಕನ್ಮಕುಂ- 9); ನಯವೆತ್ತಿನಿನುಡಿಯಿಂ ಜಾಣ್ಮೆಯಿನಾವ 
ಗಮಿನಿಯನೆರ್ದೆಯನಿರ್ಕುಳಿಗೊಳ್ಹೀ ಮಯಣನ ಗೆಣಯೆವಿಪಳ ಮನೆವಯನೆ 
ನಿಕುಂ ಮುಪ್ಪುದಷ್ಟೆಗರ ಹಸುವಾಗಳ್‌ (೧ರ ೬-0೫4) ಮಖನಿಗಳೆಂ 
ಹೀನಮಯಣನ ಕಣೆಯ ಕೂರಂಬಿನೇಆ್‌ನೊಳು ಸಾವಂತೆ ಮಾಡು 
ಮುದದಿಂ (ಕ್ರತಕ. ೪-೩೫, 9. ಒಂದು ಬಗೆಯ ಹಕ್ಕಿ ; ಮೈನಾ: 
ದಕ್ಷಿಣದೊಳ' ನರಿ ವರ್ತಕಂ ಗೂಗೆ ಮೇಣ್‌ ಮಯಣಂ ನಯದಿಂದಂ 
ಸಾರ್ದು. ಸರಂಗುಡೆ . -  ಮನಸ್ಸಿದ್ದಿಯನಾಗಳೆ ಉಂಟುಮಾಡುಗುಂ 
(6mdas. 03-0೬), ಮೇಣ : ೧. "ಸಿಕ್ಕಕಂ ಮೇಣಮದು” 
(ಕುಂಗರಾ, ೦೦೫-೦೪); ತಿಳಿದುಪ್ಪದೊಳಗೆ ಯಾಲಕ್ಕಿಯನರೆದು ಕುಡಿಕೆ 
ಯೊಳಗೆ ತೊಡೆದಿರಿಸಿವೊಸ್ಟಲ ಜೇನ ಹೊಸ ಮೇಣದೊಳಗದಅ ನಾಲ್ಮಡಿಯ 
ಬೆರಳೆಯಿಲ್ಲದ ಕುಸುಬೆಯೆಣ್ಣೆಯಂ ಕಾಸಿಕೊಂಡು (ತೂಕೂಾ. ೨.೨೦); ಪುಲಿ 
ದೊಗಲ ಪೊಟ್‌ ಜೇನುತುಪ್ಪದ ನಳಿಗೆ ಮೇಣದ ಮುದ್ದೆ (ತಾಳ್ಮಕಾ. ೬-೬). 
೨. ಒರೆಗಲ್ಲ ರಜವ ಮೇಣದೊಳೊತ್ತಿ ತೆಗೆದದ ಕರಗಿ ಸುವರ್ಣಬಂಡುಗವ। 
ನೆರೆದ ಯಾಚಕರಿಗೆ ಹಂಚಿ: ಕುಡುವ ಚಿನ್ನವರದರೊಪ್ಪದರು (ವೋಷತ. 
8-6); ಪೆಣೆದು ಮೆ:ಣದ ಬೊಂಬೆಯೆರಡು ಮೈಸೋಂಕಿ ಸಾದಣೆಗೈದ 
ವಚ್ಚರಿಯಿಂಬೆ (3: ೦-೯೬). ೫. ಕೆಲವು ಜಾತಿಯ ಮರಗಳಿಂದ 
ದೊರಕುವ ಒಂದು ಬಗೆಯ ಅಂಟು; ರಾಳ; ಸುಜ್ಯ ಶಾಲ್ಮಲಿ] 
ಹಿಚ್ಚಯಾ - ತುಪ್ಪದೊಡನೆ ಕೂಡಿದ ಬೂರುಗದ ಮೇಣದಿಂದೆ '(ರಾತಕೀ. 
3-3-೨೪ ೪); ಓವ, ಹಿಪ್ಪಲಿಮೂಲ «ಎ. ಇದರ ಎಂಟರೊಳೊಂದು 
ಭಾಗ ಬೇಲದ ಮರದ ಮೇಣ ಇಷ್ಟನೂ ಮರ್ದಿಸಿ - ಎ ತೆಗೆದುಕೊಳ್ಳಲು 
ಸಕಲವಾದ ಗ್ರಹಣಿಯೂ ಮಾಣ್ಗುಂ (ಕನಿ. ೩೪4) 

ಮಯಣದ ಬಟ್ಟೆ «ನೀರು ಇಳಿಯದಂತೆ ಮೇಣ ಸವರಿ ಮಾಡಿದ 
ಒಂದು ಬಗೆಯ ಬಟ್ಟೆ; ತಾಡಪತ್ರಿ; ಮೇಣಗಪ್ಪಡ; ಟಾರ್‌ಪಾಲ್‌ : 
ಸಾಮಾನುಗಳನ್ನು ಕಟ್ಟಿ ಅದನ್ನು ಮಯದ ಬಟ್ಟಯದ ಮುಚ್ಚಿ ಬಿಗಿ] 
ದಿದೆ. (ರಣಂ. ೩). ಮಯಣದ ಬತ್ತಿ, ಮೇಣದ ಬತ್ತಿ ಎ ಮಯಣ 
ದಿಂದ ತಯಾರಿಸಿದ ಬತ್ತಿ ; ಮೋಂಬತ್ತಿ : ನಾನು ತಂದ ಮಯಣದ 
ಬತ್ತಿಯ ಬೆಳಕಿನಲ್ಲಿ ವಿಪುಲವಾದ ಧನರಾಶಿಯ ಚೀಲಗಳು . . . ಕಣ್ಣಿಗೆ 
ಬಿದ್ದವು ' (10ಕ್ಕೆ. 0೩6) ; ಚರ್ಚ್‌ಗಳಲ್ಲಿ ಹತ್ತಿಸುವ ಮೇಣದ ಬತ್ತಿ ಗಳ 
ತಯಾರಿಕೆಯಲ್ಲೂ ಇದರ ಬಳಕೆಯುಂಟು (12ಕೋ. ಅ, a). 
(ವ ಸಂ। ಮದನ. / ಪ್ರಾ, ಮಯಣ./ತುಳು. ಮಯಣ, ಮಾಯಣ್ಣ 

ತೆಲು. ಮೈನಮು ; ಕೋಲಾ. ನಾಯ್ಕಿ. ಮೇನಮ್‌] 

ಮಯಣಾಮ, ಮಯಿಣಾಮ (ನಾ). (?): ಎಡಬಲದ ಮಯಣಾಮ 

ಹೊಳಹಿನ ಕಡಲ ತೆರೆವೆರೆಯದಶಿಬವರಿಯ ಬಿಡೆಯ ಮವ್ಯಾಳಿಗಳ 
ಸೂಟಿಯ ಸರಳ ಸೋಹಿನಲಿ (ಕುವ. ೩-೨). ಮಯಿಣಾಮ ; ತರಣಿ 
ಯೌರಸಪ್ಪತ್ರನೀತನ ಕರಿಯರಳು ಮಯಿಣಾಮದೆಜೀದೆ ಕರುವಿನಂದದಲಸುರ 


೬೯೩೯ 


ಮಯೂಖ 


ನಿದಿರೊಳುದಾರಿಗಪಮಾನ (ಕುತ್ಮಾರ್ರೋ- ಇ: ೦೬-೩೪ 625ವೃ)- 1? ) 
ಮಯಿ (ನಾ). (?) : ಬಾಳಿಂಗೆ ತೆಣುವ ತೆಜು ಬಾರಕೂರ ಪರಿವರ್ತನಕೆ 
ಸಲುವ ಮಜಿಂಕಾಟಿಗಂ ಯಾ ಬಾಳ ಅಕಿಯ ಒಳಗೆ ಗುಂಮನಂಯಂನ 
ಧರ್ಮ (ಲ. 1x-ii ೪33-04 ; 1450) : ಗೋರಾ ಸೋಜರು ೪,೦೦೦ 
| ಬಾರು ೬.೦೦೦ ಮಯಿ ತೋಪುಬಾನೆ ಸರಂಜಾಮು (ತರಕ. ೪9). [? 1 
ತ ಮಯ್ಯ ಮೆಂದಃ ಮೈಂದ (ನಾ). ಒಬ್ಬಾತನ 
ಹೆಸರು : 'ಮಯಿಂದಡಿ' ಪರಾ. ಮಣಂದ : ಸ್ವಸ್ತಿಶ್ರೀ ಮಣನ್ನಂ 
ನೊಲಮ್ಬನ್‌ ಗಜ್ಜಲುಸಸಿರಮು ತ (ow. 1x (sy ಕೂ ಓಂ; 
123)- ಮಯ್ದ:; “ಮಯ್ಮುಗಾ ' ಪರಾ: ಮೆಂದ ; 
'ಮೆಂದಯ್ಯ' ಪರಾ. Fo ಮೈಂದವಾಟ್‌' ಬೂ 
4 ಸಂ. ಮಹೇಂದ್ರ] 
ಮಯಿಂದಡಿ (ನು). ಒಬ್ಬಾತನ ಹೆಸರು : ನೊಬಿಂಬದಡಿಗಂ ರಾಜದ: 


19 


(a2. xxiv; oco-೬ ; 8೬6)- [ಮುಯಿಂದ ಇ ಅಡ್ಮಿ) 
18 [ಮಯಿಂದಮಯ್ಯ (ನಾ). ಒಬ್ಬಾತನ ಹೆಸರು : ಗಾಷಣ್ಣಗಣ್ಮಯ್ಯನುಂ 
ಬಿಜ್ಜೆವರು ಮಯಿನ್ನ್ಹಮಯ್ಯ ನೆಅಸಿಯಮ್ಮನುಂ (ಎಳ. ೫1, ಹೊಳ! 

864). [ಮಯಿಂದ - ಅಮ (ಅಮ್ಮ) + ಅಯ್ಯ] 
ಮಯಿಂದಮರಸ, ಮಯ್ದಮರಸ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ 
ಮಯಿಂದಮರಸ ಪೃಧಿವೀರಾಜ್ಯಂಗೆಯೆ(ಮ್ಮಳಂ. ೦೨೬, ೬೩-೦ ಇಯ ತತ). 


ಜು ಮರಸ ; ಮಯ್ದಮರಸರ ಸೂಳೆ ಕಾಡಚ್ಚೆ (೪. ೫೫ ಡಾಕತಿ 
೦೬-೩; 886). [ಮುಯಿಂದ .. ಅಮ (ಇ ಅಮ್ಮ ಸ) + ಆರಸ್ಯ) 
ಮಯಿಂದವಾಳೆ, 


ಮೈಂದವಾಬ್‌ (ನಾ). ಒಂದು ಬಗೆಯ ಬಾಳೆ, 
ಮೆಹೇಂದ್ರಬಾಳೆ: ಪಣ್ತು ತಣ್ಮಲೆವ ಮಯಿಂದವಾಳೆ ನನೆವೊತ್ತದಿರ್ಮುತ್ತೆ 
ಬೆಡಂಗನಾವಗಂ . ತಳೆದಿರೆ (ಣಂ, 51-11, 083-03 ; 1103). 
ಮೈಂದವಾಟ್‌ ; ಗೊಲೆಯೊಳ್ಳಣ್ತುದು ಮೈಂದವಾಬಕ (ಕಾಥಿ- 00-೬೬); 
ರಿಯ ಕರ್ಬಿನ ಕಾವಿನೆಳಮ್ಮೆಂ। ತಿಕಿಯೆಲೆಯ ಬಿಜ್ಜಣಿಗೆಗಳಿಂ -ಬೀಸ 
(ಶಂಶಥಾ- ೩-೬ ಸು ಸಹಜಕವಿಯ ವಚನದ ರಚನೆಯಂತಿನಿದಪ್ಪ 
(ಕರ್ಷೀಕ್ಕು- 04-3೬), ` ಐಂದವಾಟ?', 
[ಮಯಿಂದೆ 4 ಬಾಳೆ (ಆ ಬಾಟ?)] 


'ಮಹೇಂದ್ರಬಾಳೆ' ಪರಾ. 
30|ಮಯಿಗಲಿ 'ಮೆಯ್ಸಲಿ' ನೋ. 
ಮಯಿಗಲಿತನ "ಮೆಯ್ಸಲಿತನ' ನೆ. 
ಮಯಿಣಾಮ "ಮಯಣಾಮ' ನೋ. 
ಮಯಿದುನ 'ಮೆಯ್ದುನ' ನೋ. 
ಮಯಿಭೋಗ 'ಮೈಭೋಗ` ನೊ 
38 |ಮಯಿರೆ (ನಾ). (?) : ಉದ್ದೆ: ಕಯ ನೈಪಸುತರೆಲ್ಲರು ಯದೆ 
ಹೊಯ್ದು ನಗುತಿರಲವರು ಬಿದ್ದೆನು ನಾನೆಂದು ಮಯಿರನವರುಗಳೊದ್ದಾನು. 
ಕೈಕಾಲು ಮುರಿಯೆ (ಬಳ. ೪-೪೭). (2) 
ಮಯಲತುತ್ತ 'ಮೈಲತುತ್ತ` ನೋ. 
ಮಯಿಸಾಲ "ಮೈಸಾಲ” ನೋ. 
4 |[ಮಯೂಖ (ನಾ). ೦. ಕಿರಣ; ರಶ್ಮಿ : ನಭಮನಡರ್ಮವು ನರೇಂದ್ರ 
ತಾಪಸತಪೋಮಯೂಖಾವಳಿಗಳ್‌ (ಕಾ. 6-00); ಸೋಮಮಯೂಖ 
ಸಂಭವೆಯರಪ್ಪ ಅಚ್ಚರಸಿಯರ್‌ (ಗದಾಖ: ೩೦೪); ಮುಖೇಂದುಮಯೂಖ 
ಮಾನತೋಪಾಸಕಪಾಣಿಪದ್ಮವನಮಂ ಮುಗಿಸುತ್ತಿರೆ (ತೃತೃಥು. ೧೬೦೦೪); 
ಶ್ರೀಮದಮೃತಮಯೂಬಲೇಪಾವತಂಸಂ ... ನಂದಿಗಿರೀಶ (0೫8. 
೧-0). ೨. ಹೊಳಪು ; ಕಾಂತಿ; ಪ್ರಭೆ: ಮಣಿಕಿರೀಟಕಿರಣದಿಂ ತದೀಯ 
ಪದಮುಮಯೂಖಮಂ ಕೊರ್ವಿಸೆ (ಕಣರ. ೬-೦೭೩ 2); ಚರಣಸ್ಸುರನ್ನಖ 


ಮಯೂರ 


ಮಯೂಖದ ಜೆಳ್ಳುಪಹಾರಪುಪ್ಪಮಂ ವದ್ವಿಗುಣಿಸೆ (ಜು. ೨-೬೬ )- 
೩. ಉರಿ; ಜ್ವಾಲೆ : “ಕರಣಮುಂ ಕೀಲಂ ಮಯೂಖಾಂಕಿತಂ” (ಕ. 
೪); ಕೋಕಪ್ರಸರಂ ಸೀಯಲ್‌ ಮಯೂಖಂ (9. ೬೨೨೭). [3] 
ಮಯೂರ (ನಾ). ೧. ನವಿಲು : ಪರಭೃತಮಯಮುಂ ಮಯೂರಮಯ 
ಮುಮಾಗಿ (ಗರಂ. ೪6): ಮಯೂರನವಬರ್ಹಾಳಂಕೃತಂ ... 
ಶೌರಿ ಘನಾಗಮಂಬೊಲೆಸೆದಂ (ಗಂ. 9-4೬); ಕೇಗಿ ತನ್ನೊಂದಾಡಂಬರದಿಂ 
ಮಯೂರಂ ತಾಂಡವಕ್ಕಾ ರಂಭಿಸಲೊಡಂ (ರಾಮಕ್ಕ ೪-0೮). ೨. ಓಮ; 
ಅಜವಾನ. ೩. ಒಂದು ಬಗೆಯ ಸಸ್ಯ: ಉತ್ತರಣೆ ಗಿಡ. ೪. 
ದೇವತೆಗಳಲ್ಲಿ ಒಂದು ಪಂಗಡ : ಮಯೂರರು . . . ದನುಜರೆಯ್ಯೆ 
ನೆರೆಯಿತು ತಮ್ಮ ಪರಿವಾರ ಸಹಿತ (ಹತಾ. ೧೪-೧): ಗಂಧರ್ವ ವಿದ್ಯಾಧರ 
ಮಯೂರಾಸುರ ವಿಯಜ್ಚರ ಯಕ್ಷ ರಾಕ್ಷನರು (೧೩. [= 
೫. ಸಂಸ್ಕೃತದ ಒಬ್ಬ ಕವಿಯ ಹೆಸರು: ಬಾಣ ಮಯೂರನಂತೆ 
ಬಣ್ಣಿಸಬಲ್ಲಿನೆ (845: ಆ). ೬. [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧ 
ವಾಗಿರುವ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಒಂಬತ್ತನೆಯ 
ಬೃಹತಿ ಎಂಬ ಛಂದಸ್ಸಿನ ಒಂದು ವೃತ್ತ ; ಅಮರಗಣವಾತತೋಯಂ 
ಸಮವಿಸಿರೆ . ನಾಮದಿಂದಂ ಗಮಿಸಿತಿದು ನಾಕಿಯಿಂದಂ ರಮಣಿಯ ನೀಂ 
ಮಯೂರ (ಉರೂಂಜ- ೨-008). ೧, ೬ ; ಹರಣೀ ಮತ್ತೇಭವಿಕ್ರೀಡಿತಂ 
ಲಲಿತ ಮಯೂರಾನ್ವಿತಂ, ಛಂದಮಂ . . . ಪೋಲ್ತು ಚೆಲ್ವಾಯ್ತರಣ್ಮಂ 
(muse. 2-19). [ಸಂ.) 
ಮಯೂರಕ (ನಾ). ೧., ನವಿಲು. ೨. ಒಂದು ಬಗೆಯ ಸಸ್ಯ; 
ಉತ್ತರಣೆ. ೩. ಮೈಲುತುತ್ತ: “ಮಯೂರಕಃ-ಮಯೂರತುತ್ತ” 
(tao. ೦೪), [zo] 
ಮಯೂರಕಂಕ (ನು), ಮೈಲುತುತ್ತ: *"'ಮಯೂರಕಂಠಂ ಕರ್ಪರಿಯಿ: 
ನಿಕ್ಕು” (ಮಗಗ. ೪೬-೪೨). [ಸಂ.] 
ಮಯೂರಕೊಂಡಿ (ನಾ).. ಒಂದು ಸ್ಥಳದ ಹೆಸರು: ತದ್ಮಕ್ಷಿಣತಃ 
ಹಿಚ್ಚಗೆಗ್ರುಮಪಥಾನ್ನಿರ್ಗತ ಜಳಪುವಾಹಂ ತತಃ ಪಾವಕದಿಶಿ ಮಯೂರ. 
ಕೊಂಡಿ (892- 3೫, ೬-೨೧ ; 730), [ಮಯೂರ ಕೊಂಡಿ] 
ಮಯೂರಗಮನ (ನಾ). ನವಿಲಿನ ಮೇಲೆ ಸಂಚರಿಸುವನು: ಷಣ್ಮುಖ. 
ಮಯರಗಮನ ಪಿತ ಇ ನವಿಲುವಾಹನನಾದ ಷಣ್ಮುಖನ ತಂದೆ; 
ಶಿವ: ಘನಮಯೂರಗಮನ' ಏತಂ ಕರುಣಿಸುವನೆಂದೊ (೨ಸಪು. ೪3-0೪). 
[3] 
ಮಯೂರತುತ್ತ (ನಾ)- ಒಂದು ಬಗೆಯ ಖನಿಜಲವಣ: ಮೈ ನ 
“ಮಯೂರಿಕಾ--ಮ: ಖೂರತುತ್ತಿ” (೬4೨: ೧೦೯); ಯುೂರತುತ್ಯ, 
ಬಿಳುಗುರ , , . ಇವಿಷ್ಟನು.ಡುರ್ದಿಸಿ (ತ್ಮಾ: 1- ೦೦೩). [ಸಂ.] 
ಮಯೂರಧ್ವಜ (ನಾ). ೧. ನವಿಲಿನ ಗುರುತಿರುವ ಬಾವುಟ: 
ದನುಜೋತ್ತಮನ ಮಯೂರಧ್ವಜವು ಕದುರಯ್ಯಮಾಗಿ (ಕತರೋ. ೨-೩೩) - 
೨. ಷಣ್ಮುಖ. ೩. ವಿಷ್ಣುಭಕ್ತನಾದ ಮಣಿಪುರದ ಒಬ್ಬ ರಾಜನ 
ಹೆಸರು ; ಮಜುಗುತೆ ಮಯೂರಧ್ವಜಂ ಮಂತ್ರಿಗಿಂತೆಂದನು (4 ಬಣ. 
೨೩-೩೪). ([ಸಂ.] 
ಮಯೂರನಾಡಿ (ನಾ). ಶರೀರದಲ್ಲಿನ ಒಂದು ನಾಡಿಯ ಹೆಸರು : 
ಮಯೂರನಾಡಿ, ಮುಂಡಕನಾಡಿ, ಭಲ್ಲ:ಕನಾಡಿ . . . ಇಂತೀ ನಾಡಿಗಳೊಳ 
ಗಾದ ಶರೀರ (ಕರತ. ೪0೦)- [ಸಂ.] 
ಮಯೂರಪದ (ನಾ). [ಕಾಮಶಾ] ಒಂದು ಬಗೆಯ ನಖಕ್ಷತ ; ನವಿಲು 
ಕಾಲಿನ ಆಕಾರವುಳ್ಳ ಉಗುರುಗಾಯ : ಸುರತಸಮಯದಲೆಳೆಯ 
ಲೊರೆದ ರೇಖೆಗಳ ಬಿತ್ತರದಿಂ ಮಯೂರಪವಮೆನಿಸಿರ್ಫುದು (ಇತ. 1-00) 
(ಸಂ.] 


೬: 


೯೪೦ ಮಯ್ಮು 


೬ 


ಮಯೂರಪಿಂಛ (ನಂ). ನವಿಲುಗರಿ: ಅಂಗರಾಗಪರಿಮು! 


ಪುಬದ್ಧ 


ಮಂಡಲಾಳಿರಂಜಿತಮಯೂರಪಿರಿಧಾತಪತ್ರನುಂ (ರಂಪ: ೦೬೬). 
[ಸಂ.] Kk 


ಮತ್ತಂ ರಯ್ಯಮೆನೆ ತೇಳ 
'ಲಲಿತಂ (ಉಕ್ಮರಂ- ೪-0೪೦). 
- ಒಂದು ಸಸ್ಯದ ಹೆಸರು, 
ಅರಿಸಿನ, ಮಯರಶಿಬ್ರ. ಶುಂಥಿ , . . ಚೂರ್ಣವ ಮಾಡಿ (1ಕನ್ಕಿ. 239). 
ಮಯೂರಸಿಸೆ : -ಮಧೂಕಪರ್ಣು-ಮಯೂರಸಿಬೆ, ನೆಲಗಡವ” (tag 
030). [< ಸಂ. ಮಯೂರಶಿಖಾ] 
ಮಯೂರಸಿಬೆ 'ಮಯೂರಶಿಖಿ' ನೋ. 
ಮಯೂರಸಿಲೆ (ನಾ). ಒಂದು ಬಗೆಯ ಧಾತು : ಮಯೂರಸಿಲೆಯಂ 
ಒಂದೇ ವರ್ಣದ ಹಸುವಿನ ಹಾಲಲ್ಲಿ ಕುಡಿಯೆ ಗರ್ಭಮಕ್ಕುಂ (೨ಿಶೈವ. ೬), 
[ಮಯೂರ 4 ಸಿಲೈ) 
ಮಯೂರಾಂಡರಸನ್ಯಾಯ (ನಾ), [ತರ್ಕಶು] ಒಂದು ಬಗೆಯ ನ್ಯಾಯ; 
p ನವಿಲಿನ ಮೊಟ್ಟೆಯಲ್ಲಿ ಸೂಕ್ಷ್ಮರೂಪದಿಂದ ಇದ್ದ ಪಾದ. ಪಕ್ಷ, 
ವರ್ಣ ವೈಚಿತ್ರಾದಿಗಳು ಸ್ಥೂಲವಾಗಿ ವ್ಯಕ್ತವಾಗುವುದು : ಶಿವನು 
ತನ್ನಲ್ಲಿಯೇ ಸೂಕ್ಷ್ಮವಾಗಿ ಅಡಗಿದ್ದೆ ವಿಶ್ವವನ್ನು ಹೊರಹೊಮ್ಮಿಸಿ, 
ಪ್ರಕಾಶಪುಸುತ್ತಾನೆ. ಈ ವಿಧವಾದ ಸೃಷ್ಟಿಯನ್ನು ಮಯೂರಾಂಡ 
ರಸನ್ಯಾಯಕ್ಕೆ ಹೋಲಿಸುವರು (೫೫56. 303). [ಸಂ. ) 
ಮಯೂರಾಸನ (ನಾ). ೧. ನವಿಲಿನ ಆಕಾರದ ಮೇಲೆ ಪೀಠವಿರು 
ವಂತೆ ಮಾಡಿರುವ ಆಸನ; ಹಿಂದೂದೇಶದಲ್ಲಿ ಇದು ಮೊಗಲರ 
ಕಾಲದಲ್ಲಿ ಸುಪ್ರಸಿದ್ಧವಾಗಿತ್ತು. ಪಿ. [ಯೋಗ] ಓಂದು ಆಸನದ 
ಹೆಸರು; ಗರುಡಾಸನ ಮಯೂರುಸನ ಅರ್ಧಾಸನುದಿ 
ಎಂಭತ್ಸಾಲ್ಕು ಆಸನಭೇದಂಗಳು (ನಕ. ಊ): ಮುಖ್ಯವಾದ ಆಸನಗಳು; 
೧. ಉತ್ಪಾನಾಸನೆ . , . ೧೬. ಮಯೂರಾಸನ (ಣರ. 0೬೭). 
[ಸಂ] 


ಮಯ್ದ `ಮಯಿಂದ' ನೋ. 

'ಮಯ್ತೆಗಾವುಂಡ (ನಾ). ಒಬ್ಬಾತನ ಹೆಸರು: ಶ್ರೀಮದ್ಧಿವಶ್ತಿನ್ಮಿತ 
ಭಟಾರರ 'ಮಯ್ಸಗಾವುಣ್ಣನುಂ ಪಾದಮೂಲಮುಂ ಪನ್ನಕದಣಗಿ 
ಷಣ್ಮಕ್ಕಳು ಮಿಟ್ಟು (೪.x (1). ತಕ್ಕಬ. 3೬-೬: 98ರ ಕತ), 

[ಮಯ್ಯ (ಮಯಿ) 4 ಗಾವುಂಡ (< ಗಾಮುಂಡ) ] 
ಮಯ್ದಮರಸ 'ಮಯಿಂದಮರಸ' ನೋ. 

ಮಯ್ದುನ “ಮೆಯ್ದುನ' ನೋ. 

ಮಯ್ದುನತನ, ಮೈದುನತನ (ನಾ). ೧. ಗಂಡನ ಅಥವಾ ಹೆಂಡತಿಯ 

ಮ್ಮನಾಗಿರುವಿಕೆ. ೨. ಸಹೋದರಿಯ ಮಗನಾಗಿರುವಿಕೆ : (೪), 
ಮೈದುನತನ : ೩. ಸೋದರತ್ತೆಯ ಮಗನಾಗಿರುವಿಕೆ : ಇನತನೂಜನ 
ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ವನುಬರಿಪು ಬರಸೆಳೆದು 
ಕುಳ್ಳರಿಸಿದನು ಪೀಠದಲಿ (ಉದ: 00-2)- 

[ಮಯ್ದುನ (ಇ ಮೆಯ್ಕುನ). 4 -- ತನ] 

ಆ|ಮಯ್ಮು. ಮಯ್ಗೆ, (ನಾ). ಗಾಬರಿ; ಗೊಂದಲ: “ಮಯ್ಗೆನೆ 

ತಆತಟಾಸುವ ಭಾವಂ? (444. 4. 1. ಅ): ನಂಬಿ ಬದುಕುವನೆಂದು 


407 


ಮೆಯ್ಕೆ, 


ಮದ್ಮಿನಿಂದುಡೆ. ಹರಿದುಪಂಬಲಿಸುತ (ಕಾಊ. ೯೪-೦66)- ಮಯ್ಕೆ,: 
ಸುಡದೆದೆಯ ಕೆಚ್ಚುಗಳ ಕಿಚ್ಚಲ್ತೆ ಮಯ್ಮೆ (೫ರ. 006-238). 1?) 
ಮಯ್ಮೈ. ಮೆಯ್ಮೆ, ಮೈಮೆ (ನಾ): ೧. ಶ್ರೇಷ್ಠತೆ ; ಹಿರಿಮೆ; ಘನತೆ: 
ಮನ್ನಿಸಿ ಮಯ್ಕೆ [ಶಾಕಾಂ. ಮೆಯ್ಕೆ ಮೈವೆ ಮೆಲ್‌ದು ಪುಂಸವನಂ 
ಮೊದರಾಗೆ ತಕ್ಕುವಂ ತನ್ನಿನಿ ಮಾಡಿಸಿದಂ (ಮುಂ. ೯-00೪). 
ಮೆಯ್ಮೆ : ೧. ಸಕಳ ಜಗತ್ತಿಳಕನುಬಸಿದಿರ್ದ ಮೆಯ್ಕೆಯ ವಿಳಾಸಮೆಮಗಾ 
ತನಿಲ್ಲದೆಂತೊಪ್ಪುಗುಮೋ (883: ೩-೧೭); ಪರಿಜನಪಾರಿಜಾತಲತೆ 
*_ಪಯಾರಸವಾರ್ಧಿ ಸುಧಾಯುಲೇಖೆಯೆಂಬರ ನುಡಿಗಳ್ಳಡರ್ಪೈನಿಪ 
ಮೈಳಲದೇವಿಗೆ ಮೆಮ್ಮೆಯೊಪ್ಪದೇ (2. 
ಹ್ಯಾ ನಮಗ ಮೆಯ್ಕೆಗಂ ತಚ್ಛ್ರಾಪದುನುಕೂಲರ (ಶರ್ಮರ, ೫-೩೬): 
ಪ್ರಭಾವ ; ಶಕ್ತಿ; ಇವರ ಬಾತಿವರಾರಿಂತಿದರೆಳಸಿಂತಿವರ ಗೆಯ್ಮೆ 
ಮಯದ ತಿಳಿದು (6ಶ್ಚತಿ- 06-08) ; ಆ 
ನಿನ್ನ ನೂರಾನೆಮೆಯ್ಕೆಯಂ ಹೊಳ್ಳುಗೈದಿದೆ. ಕಣಾ 
*ಕಾರತಿ- ೨30-360), , ಮೈಮೆ : ೧. “ ಮೈಮೆಯೆನಲ್‌ ಮಹಿಮೆ” 
(4354, 66), ದೋರ್ದಲಕ್ಕಂ ಮೈದೆಗಂ ಮೋಕ್ಷಕ್ಕಂ ಮಹಾಸಮುದ್ರ 
ದೊಳ್‌ ಮಹಾ ನದಿಗಳ್‌ ಕೂಡುವಂತೇಬಕ್ಷೋಹಿಣೀಬಲಂ ಕೂಡಿ ನಡೆಯೆ 
(ಕಕಣ. ೪-0 ಐ; ಮೈಮೆಯನೀತು ಒಗತ್ತಯಕ್ಕೆ ಮೂವಡಿಪುದು 
(ಸುಕೃಪು- ೧-೪) ; ದೇವಮಾನವರ- ಭಂಗಿ ಬೇರ್ಪಡಿಸಿ ತೋರಿಸಿಹುದೆ 


Ul, aok-ts; 125): 


ಮೈಮೆ (66%ು- 148-೨). ವಿ. ಜಾಗದ ಯಾಗದ ಭೋಗದ ಮೈ [ಠಾಕಾಂ. 
ಮಹಿ]ಯಿಗೆ ಸುಯೋಧನಂ ಬೆಜಗುದಂ (ಕಾ. ೬-೬೭) ; ಮೈಮೆ ಮಡಿ 
ಯಿತ್ತುತ್ಸಾಹವಿಂಗಿತ್ತು 


_ (16-6-೬೨) ; ಮೆರೆಯುವುವು ನೂರಾರು 


ಮೈಮೆಗಳು ಸ್ನ ೈಷ್ಟಿಯಲ (ಹಟ ಟಂ). [ಸಂ-: ಮಹಿಮನ] 
ಮ್ಮ (ನಂ). ನವಿಲು; ವಂಯೂರ: 
ರೆ ಹಾ ನವಿಲು 7. (ಕರಕ. ೩೪). 


* ಮೈಲುವಾಹನ ` ಪರಾ. 
ಕೈದುಗ' 


ಮೈಲ್ಲೆ : ಮಚ್ಚರದಾಯಮಂ 
ಸೊಜ್‌ಡುಟ್ಟೂ ತೊಟ್ಟ ಪೆಣ್ಬಚ್ಜಮೊಡಂಬಡಂ 


ಸರವ; ದ್ದ 
ಸೂಲಮುಂ ಬಚ್ಚಿಸಿ , ,. 


Mo ತಮಿ. 
ಬ್ಲಾ; ಪರ್ಜಿ. . | 
ಹ್ಯಾ *ಮೆಯ್ವೆಜು' ನೋ. 
ಮಯ್ದೂರ್‌. ವಯಿಶೂರು, ಮಹಿಸೂರು, ಮಹೀಶೂರು.ಮೈಸೂರು 
(ನಾ). ಒಂದು ನಾಡಿನ ಹೆಸರು; ; ಕರ್ನುಟಕರಾಜ್ಯದ ಈಗಿನ 
ಪ್ರಸಿದ್ಧವಾದ ನಗರ : ಅನ್ನೆ 'ವಗೆಯ ದೀಣೆಯೇ ಅನ್ನೆ ಸನ್ನು 
ಮಯ್ಗೂರ ಬಟ್ಟೆಯ ಕಲ್ತಿಪ್ಪೆಯೇ . . . ಅಂತೆ ಕರ್ಗ್ಗಲ್ಲ ಸರದುವಿಡಿದು 
ಬನ್ನ ಕರ್ಗ್ಗಲ್ಲ ಮೊಜಡೆ (ಎ3. Xxxv1: 00೯-08೦; 96). ಮಹಿ 
ಶೂರು : ಸಹಜುಲದೊಡನೆ ಬಂದರ್‌ ಮಹಿಶೂರಿಂ ರಾಜದೇವರ 
ಜೀಯರ್‌ (19೦. 3-೪9) ; ಚಾಮರಾಜನಗರ ಮಹಿಶೊರು ಮುಂತಾದ 
ಸ್ಮಲಂಗಳಲ್ಲಿ ದೇವರಿಗೆ ಸಮರ್ಪಿಶಿದ ರತ್ನಮಯಂಗಳಾದ ಕೃಷ್ಣರಾಜ 
ಮುಡಿಗಳೆಂಬ ಭೂಷಾರೆತ್ನ (ಎಕ. ೪ (ಇ), -ರಸೆಸತು- ೩೭-೦೩ ; 189), 
ಮಹಿಸೂರು : ಆ ಪುರದಲ್ಲಿಯೂ ಮಹಿಸೂರ ದೇವ ೫ ರಂಜಮಥಕೆ 
ತ್ರಿಯಂಬಕದೇವರಲ್ಲಿ ಪರ್ವ್ವತೈಯನವರೂ `ನಿಲಿಸಿದ ಧಂರ್ಮ್ಮಶಿಲ್ಯಾ 
ಶಾಸನ (ಎಕ. 211 (3). ಸುಂಕ್ಕುಲೇ- 0885-3೯; 3493), ಮಹೀಶೂರು : 


ಮಃ 


ರ್‌ ; 


ಕೊಡ, 


೬೪೪೧ 


ಮರ, 


ಮಹೀಶೂರ ಶ್ರೀಕೃಷ್ಣ ಷ್ಲರಾಜವಡೆಯರೈಯನದರು ವೆಂಕಟರಾಮಯಗೆ 
ಬರೆಸಿಕೊಟ್ಟಿ ಕ್ರಯ ಭೂದಾನ ತಾಂಪ್ರುದ ಶಾಸನದ ಕ್ರಮವೆಂತೆಂದರೆ 
(ಎಕ, 311 (8): ತಂತ: 0-೬ ; 170). ಮೈಸೊರು : ಮೈಸೂರ 
ಹೊಯ್ಸುಳಗೌಂಡ ಕುಂಬಗೌಂಡ .., ಮೈಸುನಾಡ ಸಮಸ್ತ ಪ್ರಭುಗಳಂಡು 
ಗಳು ಕುಮಾರನ ಬೀಡಿನ ಶ್ರೀಬೆಂಬೇಸ್ವರದೇವರಿಗೆ ಪೂರ್ಬ್ಬಮರಿಯಾದೆಯಿಂ 


ಸಿದ ಬೆಟ್ಟದ ಚಾಮುಂಡಿಯಿಹಳು (ue 
ಇದರ ತದ್ಭವವಾಗಿ " ಮಯ್ಯ" 
ಂದಿರಜೇಕೆಂದು ಕೆಲವು ವಿದ್ವಾಂಸರ 
(p ವ ಸಂ. ಮಹಿಷ) 4+ ಊರ್‌] 
ಮಯ್ಸೂರ್ನಾಡು. ಮೈಸುನಾಡು (ನಾ). ಒಂದು ನಾಡಿನ ಹೆಸರು 
ಇದರ್ಕೆ ಮೆಯ್ದೂರ್ನಾಡೆಟ್ಛಿತ್ತು ಬಳ್ಳೆವಿನಾಡು ಸಾಕ್ಷಿ (೪: ೪1, 
ಕಡೂರು: ೯-೨3 ; 900), ಮೈಸುನಾಡು : ಮೈಸುನಂಡು ಸಪ್ತತಿ ಮಧ್ಯೆ 
ಬಜಿಕೋಡು ನಂಮಗ್ರಾಮ (26. vu, ೨೦೩-೭೦ ; 30 ನೆಯ ಕತ?) ; 
ಬೃಹವಾರದನ್ನು ಮೈಸುನಾಡ ಬೆಲೂಕುನ್ನನಾಡ. » ೬ ಮೆಯ... 
ಮಗ ಚಾಮಗಳುಣ್ಣನ ೫ x ೫ (ಬಕ. 111, ಕಂಸ: ೦೨೫-೬; no). 
[ಮುಯ್ಞೂರ್‌ ೬ ನಾಡು] 
ಮರ್ಕ (ನಾ). ೧. ದೊಡ್ಡದಾಗಿ ಬೆಳೆದ ಸ; ಸಸ್ಯ; ವೃಕ್ಷ; ತರು; “ವೃಕ್ಷ 
* ದ್ರಮ್ಮ, ಪಾದಪಃ- ಈ ೧೯ ವರಂ“ (ಕಡೆ. ೨-೨೩) ; 
ಆನೋದಕುಸುವಂಸಮಿತಿಯನಾ . ಮರಗಳೊಳಾಯ್ದೂ ಕೊಯ್ದನುಮ್ಮಿಲ್ಲಗೆ 
ಬರ್ಪೆಂ (100. ೩-04೬): ಪೂವಿನ ಪೊಸಗೊಂಚಲಿಂ ಮರನದೇನೆಸೆದಿರ್ದುವೊ 
(ಶರಾ. 0-00/); ಸುರತರು ಕಾಡ ಮರನಾಯ್ತತ್ತಿ (ಕುಠ್ಮಾರ್ರೋ- ೦೯-೫೨), 
೨. (ಸಾಮಾನುಗಳನ್ನು ಮಾಡಲು ಬಳಸುವ) ವೃಕ್ಷದ ತುಂಡು: 
ಚೌಬೀನೆ : ನೂಲ ತಲೆಯೊಳ್‌ ಕೀಲಂ ಬೆಟ್ಟಿರ್ದ : ಮರನಂ ಕಂಡದಜ. 
ಮೇಲಿ ಕುಳ್ಳಿರ್ದು (ಕತತ. ತಗುಳ್ಳು ಮರಂಗಳನೊಟ್ಟಿ ಕೀಟ 
ನಿಟ್ಟೇಆ್‌ (ಸುಕುಕಾ- 3-06)- (ಗು), (ಆಲಂ) ೩. ದಟ್ಟವಾದ : 
'ಮರಗಬ್ಬಿಲೆ', “ ಮರಗಾಡು ' ಪರಾ. ೪. ಒರಟಾದ; ಬಿರುಸಾದ : 
ಮರಗಬ್ಬು ? ಪರಾ. ೫. ದೊಡ್ಡ: " ಮರಸರ್ಪ' ಪರಾ. ೬. 
(ಅಲು) ನೀರಸವಾದ : " ಮರವಾಳ್‌, ` ಪರಾ. 
ಮರಗುಜ್ಜು- (ಆಲಂ) ಬಹಳ ಕುಳ್ಳು: ಸುರಪತಿಯ ತಮ್ಮುನಾಗುದಿಸಿ 
ಮರಗುಜ್ಜಾ! ಗಿ ಹರಿ ಬಲಿಯ ಬಂಧಿಸಿ (೩80- 8-೩೬)- ಮರದ ಜಡೆ « ಆಲ 
ಮುಂತಾದ ಮರಗಳ ಕೊಂಬೆಗಳಿಂದ ಇಳಿಬಿದ್ದ ಬೇರಂ,-ಜಟೆ; 
ಬೀಳಲು : “ಮರದ ಜಡೆಯೆನೆ ಮರದ ಬೀಳಕ್ಕುಂ" (466. ೪ಬ). ಮರದ 
ಬಿಟ್ಟಿ, ಮಠ ಬಿಟ್ಟಿ ಎಒಂದು ಬಗೆಯ ತೆರಿಗೆ ; ಹಿರಿಯರ ಮನೆಯಿಂದ 
ಬಂದ ಬಿಟ್ಟೆ ಬಿಢಾರ ಮರದ ಬಿಟ್ಟಿ ಕ್ರಯ ಕಡ್ಡಾಯ (ಎ೪. 111. -ಶಿವನೊ. 
ಓಂ-3೯ ; 1431) ; ಕ್ರಯ ಕಡ್ಡಾಯ ಬಿಟ್ಟೆ ಬಿಡಾರ ಸೇಸೆ ಮರನ ಬಿಟ್ಟಿ 
ಜೋಡಿ ಗ್ರಾಸ (ಮ್ಕೇ2ಿ- ೦೪0, ೩೬-೪೪; 2399). ಮರನಾಗು ಎ ಮರ. 
ಗಟ್ಟು; ಜೋಮು ಹಿಡಿ : ವಾಘೆಯಲಿ : ಕೈ ಬಿಗಿದುದಂಕಣೆದೊಡಕಿನಲಿ 
ಮರನಾದವಂಭ್ರಿಗಳು (ಕುನ್ಮಾಗ. ೨-೦೪). ಮರಮಟ್ಟು = ಮರ. ಗಿಡ, 
ಪೊದೆ ಮೊದಲಾದುವು : ಕಂಗೆಡುತ ಕೆಲರು ಮರಮಟ್ಟುಗಳನೇಉೌತು. 
(ರಾ: 33-04) : ರಾಮೇಶ್ವರಲಿಂಗವನ್ನು ಕಂಡು ಅಲ್ಲಿದ್ದ ಮರಮಟ್ಟು 
ಗಿಡಗಳನ್ನು ಕಡಿಸಿ ಮೈದಾನ ಮಾಡಿಸಿ (೪4ರ. ೨-೪): ಮರಮಂಂಡು ಇ. 
ಮರಮುಟ್ಟು ; ಉತ್ತರವಾದುದತ್ತಣಿಂ ಕಲ್ಲುಂಡು ಮರಮುಂಡು 
ಬುಡಬೇರುಕೊಂಬೆಗಳ್‌ (ಶ್ರೀಣಾನಾ. ೬೯-೪೦೦). ಮರಮಂಟ್ಟು ಎ 
ಮರದಿಂದ ಮಾಡಿದ ಸಾಮಾನು ; ಮರದ ಸಾಮಾನು : ಹೂಡಿದೆಲು 


3-೩9). £ಐ.' ಮಹಿ 
ಎಂಬ ರೂಪವು 2 
ಅಭಿಪ್ರಾಯವಿದೆ. 


ಮರಮುಟ್ಟು ಮಾಂಸದ ಗೋಡೆ ಚರ್ಮದ ಹೊದಿಕೆ ನರಎನ ಕೂಡೆ ಹಿಂಡಿಗೆ 


ಮಕ್ಕೆ 


ಬಿಗಿದ ಮನೆಯೊಳಗಾತ್ಮನಿರುತಿರಲು (ತಸ. 68) ; ಮನೆಯನ್ನು ಕೆಡವಿ 
ಮರಮುಟ್ಟುಗಳನ್ನೆಲ್ಲಾ ಮಾರಿಕೊಂಡಿದ್ದರು (96ಕು. ೩೦). ಮರ ಹೊಡೆ 
= ಉತ್ತ ಭೂಮಿಯನ್ನು ಮರದ ಸಾಧನದಿಂದ ಸಮಮಾಡು : 
ಹೊಲಕ್ಕೆ.ನಾಳೆ ಮರ ಹೊಡೆಯಬೇಕು (ರ). [ದೇ.8 ತಮಿ. ಮಲ. 
ಮರಮ್‌ ; ತುಳು. ಕೊಡ. ಮರ; ತೆಲು. ಮ್ರಾನು, ಮಾನು ; ಪರ್ಜಿ. 
ಮೆರಿ; ಗೊಂಡಿ. ಮರಾ. ಕುಇ. ಮ್ರಹ್ನು ; ಕುವ. ಮ್ರಾನು] 

'ಮರಂಗಡಿ, ವಂರಗಡಿ (ಕ್ರಿ). ಮರವನ್ನು ಕತ್ತರಿಸು ; ವೃಕ್ಷವನ್ನು ಕಡಿ: 
ತಮ್ಮ ಮೇಲೆ ತಾವೆ ಮರಂಗಡಿದರೆಂಬಂತೆ (ಶುತತಂ` ೨೦೭-೦೦)- ಮರಗಡಿ ; 
ವಿರೋಧಿಗೆ ಮಾಲಾಂಫೊಂ ತನ್ನ ಮೇಲೆ ತಾಂ ಮರಗಡಿವೊಂ. ಟಾಂತಿಫು- 
ತ). [ಮರ 4 ಕರ್ಮಿ) 

ಮರತರ (ನಾ). ಒಂದು ಸಳದ ಹೆಸರು : ಮರಂಗಲ್ಲೊಡೆಯ ಕಣ್ಣ 

ಮ್ಮಯ್ಯನಾ ಮಗನ್‌ ವಿಲಗಣ್ಯ ದನು ೬ ತೊಜುಗೊಳೊಳ್‌ ಸತ್ತೋ 

pls ಸ» ರಳರಂಗ್‌: ೬೪-3 ; 900) ; ಕಳ್ಳ; ಪರಿಯೆ ಮರಂಗಲ್ಲೊಳ್‌ ಪನ್ನಿ 
ರ್ಕೊಳೆ ಗಟ್ಟಿ (ಎಕ. ೩ (8), ಶಾಗೇಶ, ೩-೭; 108ೆಡು ಕತ), [7] 


ಮರಂದ (ನಾ). ಹೂವಿನ ಬಂಡು; ಮಕರಂದ : ಪಸಿದಳಿವ್ರಜಕೆ | ` 


ಮರಂದದಂಣಿಸನೂಡಲ್ಪಿ ರ್ಚಾಡ್ವುದೆನೆಯಲರ್ವಂಬುಜಾಳಿಯೆಸೆಗುಂ ಸರ 
ದೊಳ್‌ (ಉತ್ನುಘು- 3-9-೬) ;  ಮರೆಂದೆಮಂ. ಪೀರ್ವ ಮಧುಕರಂ 
(mace. ou). [ಸಂ.] 
ಮರಂದಲೆ (ನಾ). ಒಂದು ಸ್ಮಳದ ಹೆಸರು : ಶ್ರೀಮತ್‌ ಮಾರಸಿಂಘ 
ದೇವ  ಸತ್ಯವಾಕ್ಕಪೆರ್ಮ್ಯನಡಗಳ್ಮೆರನ್ಮಲೆಮರ್ಯಾದಿಯಾಳುತ್ತಮಿರೆ 
(ಎಳೆ. ೪, 90%. ೨೬ಓ-೩ ; on). [?] 
ಮರಂಬಡು "ಮರವಹು' ನೋ. 
ಅಕ್ಕಬುಹುಲ್ಲು (ನಾ). ಒಂದು ಬಗೆಯ ಸಸ್ಯ: 
'ಹುಲ್ಲು, ಪರಂಗಿ ಅಕ್ಕಿ ಹುಲ್ಲು (ಬ 80. ೬೫-0೩೦). 
[ ಮರ್ಕ 4 ಅಕ್ಕಬ್ಮು 4 ಹುಲ್ಲು (ಎಷಲ್‌)] 
ಮರಕಟ (ನಾ). : ಕೋತಿ ; ಮರ್ಕಟ : ಮರಕಟ ಕುಣಿದಂತೆ ಮನಸು 
ಇಂದ್ರಿಯಗಳುವಕ್ಕಟವಾಗಿ ಕುಣಿದು ಕಂಗೆಡಿಸುತ್ತಿದೆ (ತೀತೇಶು- 0೩೬). 
[ ಇ ಸಂ. ಮರ್ಕಟ] 
ಮರಕಟಧ್ವಜ (ನಾ). ಕೋತಿಯ ಗುರುತಿರಂವ ಬಾವುಟ ; ಕಪಿಧ್ವಜ : 
ಮರಳಟದ್ದೆಜವಿಟ್ಟು ಧರ್ಮದೊಳಿರುವುದು (450. ೬೪-೩0). 
[ಆ ಸಂ. ಮರ್ಕಟಧ್ವಜ ] 
ಮರಕಟ್ಟು, * ಮರಗಟ್ಟು” ನೋ. 
ಮರಕಟ್ಟು, ' ಮರಗಟ್ಟು,` ನೋ. 
ಮರಕತ (ನಾ). ನವರತ್ನಗಳಲ್ಲಿ ಒಂದು ; ಪಚ್ಚೆ : '“ಪಸುರ್ವಣಿಯುಂ 
ಜಾಗವರಲ್‌ ಪೆಸರಿಂ ಮರಕತಮವಕ್ಕು'' (೪04. 8) ; ಕೋಪಾನಳನ 
ನೆಯ್ದೆ ಸಂದಿನುವವೊಲಾ ಮರಕತಮಣಿವರ್ಣಂ ಕರವರಿಘದಿನೊಡನೊಡನೆ 
ತುಳ್ಳಿದೆಂ ತಿಳಿನೀರಂ (60ತ್ರ. 0-00೭) ; ಅರಗಿಳಿಯ ಪಸುರ್ಪಿಂದಂ 
ಮರಕತಮಯವೆನಿಪ ಫೊನ್ನಪಂಜರಮಂ ಪೊತ್ತು (ಕಾರುಪೂ. ಆ); 
ಪವಳದ ಪಡಿಯಿಂ ಮರಕತದೊಂದು ಕಳಸದಿಂ ತಾರಗೆದಟ್ಟಿ ಮುಟ್ಟಿ 
ಓಾಕುಕ್ಕ- ೩೪-೨೬)- [ಂ.] 
ಮರಕತವಟ್ಟೆ (ನಾ). ಹಸುರು ಬಟ್ಟೆ, -- ವಸ್ತ್ರ: ಚರಣದೊಳೆಸೆವ ಚಿಮ್ಮಿಯ 
ಕೆಂಪು ಬಿಗಿದ:ಟ್ಟ ಮರಕತವಟ್ಟೆ ಮಾಂದಳಿರು ಸಿರದಲಿ ಮೇಲ್‌ಯೆ (ಕೋಹತ. 
0೪-3). [ಮರಕತ 4 ಬಟ್ಟೆ ] 
ಮರಕತವರ್ಣ (ನ). ಪಚ್ಚೆಯ ಬಣ್ಣ ; ಹಸುರು: ಮರಕತವರ್ಣಮಂ 
ತರುಣವೇಣುತನುಚ್ಛವಿಯಿಂದೆ ವಜ್ರಮೆಂ ಸುರುಚಿರಮುಪ್ಪ ಮುತ್ತೆನಿಪ 


'ಮರಲಕ್ಕಬು 


೬೯೪೨ ಮರಕೂಟವಕ್ಕಿ 

ದಂತಚಯಂಗಳದೊಂದು ಕಾಂತಿಯಿಂದುರಗಸದೃಕ್ಷದಪ್ಪ ಕಚದಿಂ ಹರಿನೀಳವ 

ನೊಪ್ಪೆ ಹೋಲ್ತಳಂತಿರೆ ಸತಿ ರ್ನಡೊಂದೆೆಗಿವಂದಳಸ (4. XI, sme 

1೬-೮೪; na) .] 

5 |ಮರತಲ, ಮರಕಾಲ (ನಾ). ೧. ಬೆಸ್ತ: ಮಾನುಗಾರ ಮೊಗೇರರ 
ಜಾತಿಯ ಸಾಮಾನ್ಯ ಹೆಸರು ಮರಕಲರು ಎಂಬುದಾಗಿದೆ (ಭಳಣ. 339): 
ಮರಕಾಲ; ೧. ಬಲೆ ನೆಯ್ದ ಮರಕಾಲ ಬಟ್ಟೆ ನೆಯ್ದಾನೇ? (೧,೮. 
ಪಿ. ನಾವಿಕ; ಅಂಬಿಗೆ ; ಕಾಸರುಕೋಡಿಂಗೆ ತಗದು ಬಂದಲಿ ಆ ಉಂಮರೆ 
ಮರಕಾಲರು. . - ಬಳಿಗೆ ಬಂದು. (ಕ. 1, ೪೮-೭; 3487); ಓರಂತೆ ಮರ. 
ಕಾಲರು ಹಡಗಿನ ವ್ಯವಹಾರದಿ ಗಳಿಸಿದ ಹಣವ... . ತೂಗುವರು 
(ತತ. 4-೨೪); ಮರಕಾಲರಲ್ಲಿ ಹಲವರು ಪಾಂಡಿಗಳಲ್ಲಿ ಪರದೇಶದ. 
ವ್ಯಾಪಾರ ಮಾಡಿ ಪೂಂಡಿ ಎಂಬ ಹೆಸರನ್ನು ಗಳಿಸಿಕೊಂಡಿದೆ ರರು (ಬಣ.೫೪), 

[ದೇ.॥ ತಮಿ. ಮರತ್ಯಲನ್‌ ; ತುಳು. ಮರಕಲೆ, ಮರಕಾಲೆ] 
ಮರಕಾಲ 'ಮರಕೆಲ' ನೋ. 

38 |ಮರತಾಲು "'ಮರಗಾಲ್‌' ನೋ. 

ಮರಕಾಲ್ವಿ (ನಾ). ಬೆಸ್ತರ ಹೆಂಗಸು ; ಮಾನುಗಾತಿ: ಹೋಯ್‌ ದುರ 
ಕಾಲ್ತಿ, ಮಾನು ಹ್ಯಾಗೆ? (ಕೂತ: ೪). 

[ವಃರಕಾಲ್ಯ ಎಮರಕಲ) .'- ತಿ (ಆ - ಇತ್ತಿ] 
ಮರಕಾಳಗ (ನಾ). ಮರಗಳನ್ನೇ ಆಯುಧವಾಗಿ ಹಿಡಿದು ಮಾಡುವ 
ಯುದ್ಧ: ಬಕ ಭೀಮರಿಗೆ ಮರಕಾಳಗ ಬಹಳ ಹೊತ್ತು ನಡೆಯಿತು. 
(ssn. 96)- [ಮರ್ಕ 4- ಕಾಳಗ (-ಕಾಳೆಗ) ) 

ಮರಕಿ (ನಾ). ಒಂದು ಬಗೆಯ ಭೂಮಿ (2): ಹೊಸ ಉರ ನಾಗಣದೆಗ್ಗಡೆ 
ಬೀಜ ಹೊಂನ್ನ ತೆಗೆದುಕೊಂಡು ತಂನ ಮೂಲದ ವೇಲೆ ಕುಳಕ್ಕೆ ಬರಸಿ 
ಕೊಟ್ಟ ಭೂಮಿ ಮರಕಿ ಗೋಡಲೂ ಕಾರಗದ್ದೆ (ಕಂ: 
1810). [?) 

ಮರಕಿಚ್ಚು 'ಮರಗಿಚ್ಚು' ನೋ. 

ಮರಕು "ಪುಜುಗು' ನೋ. 

ಮರಕುಟಕ 'ಮರಕುಟಿಕ: ನೋ. 

ಮರಕುಟವಕ್ಕಿ, ಮರಕುಟುವಕ್ಕೆ (ನಾ). ಇ ಮರಕುಟಿಕ : ಇಲಿಗಂ ಮರ 
ಕುಟವಕ್ಕಿಗಮಲಸದೆ ಕರ್ದುಕುತ್ತೆ hg ಸಹಜಂ (ರನತ್ತೀಜ್ಮು. 
ow) ಮರಕುಟುವಕ್ಕಿ : “ಶತಪತ್ರಃ, ದಾರ್ವಾಘಾಟಃ ಈ ೨ ಮರ 
ಕುಟುವಕ್ಕಿ” (ನಾರಾ. ಜಲ; kK ಕುಟ್ಟ + ಪಕ್ಕಿ] 

ಮರಕುಟಿಕ, ಮರಕುಟಕ. ಮರಕುಟಿಗ; ಮರಕುಟುಗ (ನಾ). ಮರ 
ವನ್ನು ಕೊರೆಯುವ ಒಃ ಬಗೆಯ ಪಕ್ಷಿ: ಪಾುವೆಂಡತಿಯೇತೆ 
ಫೋಸು ಬಡಗಿಯಂತೆ ಮರಕುಟಿಕಂ . - , ಎಂದಿಂಶುಮನೇಕಪಕ್ಷಿಜಾತಿಗಳಿಂ 
ತೆಕ್ಕನೆ ತೀವಿದೆ ಪಟುವಂ (ಜಂ. ೨-೩4 6)- ಮರಕುಟಕ ; ಮಾನ್ಬುಲಿಗ 
ಮರಕುಟಕ ಚಾಣಾಂಕೆ (ಉುಣ್ಮಗೆ- ೦೦-೩- ಮರಕುಟಿಗ : ಗಿಳಿ ಪರ್ದು 
ಮರವಂ ಮರಕುಟಿಗಂ ಪುಜಲೆ (ಸಕ್ಕು. 4-0೬): ಮರೇಂಟಿಗ ಕಬ್ಬಕ್ಕಿ 
ಕೊಟ್ಟುಗ . . . ಮೊದಲಾದಬಿಳಖಗುಲ ಬಿದ್ದು ರ್ಹಿದುರಿಯೊಳಗೆ 
(ಕುವ್ಕಾಕ. ೨೦-38); ಮರುಟಿಗೆ ಚಂಬೋತೆ ಶುಕ (ತೊಂರಾ. ೩-0-೬೨). 
ಮರಕುಟುಗ : ಮರಕುಟುಗ ಕಟ್ಟುಲುಕ ಹಂಸೆ (ಇಕ್ಕಳ. ೩-4): 

[ಮರ್ಕ 4 ಬಟಿಕ, ] 

ಮರಕುಟಿಗ ` ಮರಕುಟಿಕ ' ನೋ. 

ಮರಕುಟುಗ ` ಮರಕುಟಿಕ ` ನೋ. 

೬ |ಮರಕುಟುವಕ್ಕಿ ` ಮರಕುಟವಕ್ಕಿ " ನೋ. 
ಮರಕೂಟವಕ್ಕಿ (ನಾ). ಒಂದು ಬಗೆಯ: ಜಲಚರಪಕ್ಷಿ : “ಉತ್ಕೊೀಶಃ, 


0೩೪, ೧೪-೦೭ ; 
೩8 


ನಿದ 


ಮರಕೆಸ 


ಕುರರಃ ಈ ೨ ಮರಕೊಟವಕ್ಕಿ” (ತರಾಯು, 93-6೬) - *ಸರಕೊಟಪಕ್ಕಿ` 
ಪರಾ. [? 4 ಪಕ್ಕಿ./p ಇದು ಟೀಕಾಕಾರನು ರೂಪಿಸಿರುವ ಶಬ್ದ 
ವಿರಬಹುದೆ ? ] 

ಮರಕೆಸ (ನಾ). ಕೆಸವಿನಲ್ಲಿ ಒಂದು ಬಗೆ : ದಾರಿಯಲ್ಲಿ ಅಜ್ಜ ಮರಕೆಸ 
ಕಂಡು “ನೋಡಲ್ಲಿ ಪತ್ರಡೆಗೆ ಲಾಯಕ್ಕಾಗಿದೆ” ಎಂದರು (ಕಕ ೪). 

[ಮರ 4 ಕೆಸ (ನ ಕೆಸವು] 

ದುರಕೊಡಿ (ನಾ). ದೇವಸ್ಥಾನದ ಮುಂದಿನ ಧ್ವಜಸ್ತಂಭ; ಕೊಡಿಮರ : 
ದೊಡ್ಡದೊಡ್ಡ ಮರಬಳ್ಳಿಗಳು .. . ಮರಕೊಡಿಗಳ ಜಾಲರದಂತೆ ಕಂಡವು 
(aad. ue) [ಮರ್ಮ + ಕೊಡ್ಬ] 

ಮರಕೋತಿ (ನಾ). ಮರವನ್ನು ಹತ್ತಿ ಇಳಿದು ಆಡುವ ಆಟ ; ಗಿಡ 
ಮಂಗನಾಟ (ಉಕ) : ಪರಿವರಿಯಾಟಂ ತಿರಿಕಲ್ಗೆರೆ ಮರೆ ಮರಕೋತಿ 
ಸೆಂಡು ಹಾರುಂಬಳೆ (ಕಂದ್ರಕ್ಕು- ೬-೪೦) ; ಅಲ್ಲಿ ಮರಕೋತಿ ಆಡುತ್ತಿದ್ದುದು 
ಎಎ ಧ್ಞ್ಯಾಪರವಿದೆ (ತತ್ತ. 094). [ಮರ್ಕ 4 ಕೋತಿ] 

'ಮರಗಟ್ಟು,. ಮರೆಕಟ್ಟು, (ಕ್ರಿ). (ರಕ್ತಚಲನೆ. ನಿಂತು) ' ಕೈಕಾಲು 
ಮರದಂತಾಗು :: ಜೋಮು ಹಿಡಿ; ಜಡವಾಗು : ಕಾಲು ಕೂತು|18 
ಕೂತು ಮರಗಟ್ಟಿತ್ತು (ಹಕ್ಗಾಕ, ಒಟ); ಎದೆನಡುಗುತ್ತಿರುವಂತಿದೆ , . .| - 
ತೊಡೆ ಮರಗಟ್ಟಿದಂತಿದೆ (6೪. ೨92). ಮರಕಟ್ಟು ; ಬೆದರಿ 
ಕೈಕಾಲುಗಳಿಲ್ಲ ' ಒಮ್ಮೆಲೇ ಮರಕಟ್ಟಿದಂತಾದವು (ಶಳ್ಕಪಾ- ೩೦) 7. ಈ 
ನೋಟವನ್ನೆಲ್ಲಾ ನೋಡಿ ಮರಕಟ್ಟಿದವನಂತೆ ತಟಸ್ಥ ನಾಗಿದ್ದ (ತಿತ್ಕಾರು- ಟು): 
ನಮ್ಮ ಕಾಲುಗಳು ಮರಂಟ್ಟಿಹೋಗಿವೆ (ಉಳ: ೩). [ಮರ್ಕ ಕಟ್ಟು, 

ಮರಗಟ್ಟು,, ಮರಕಟ್ಟು, (ನು). ೧: . ಮರದ ಬುಡದ ಸುತ್ತ ನೀರು. 
ಗೊಬ್ಬರ ಹಾಕಲು ಮಾಡಿದ ಪಾತಿ; ಆಲವಾಲ ; ಮರಗಟ್ಟೆಂಬಂತೆ 
ಸುತ್ತುಂ ಮೊದಲೊಳಜಗರಂ ಸುತ್ತೆ (ಉರ: 0೨೦)-. ಮರಕಟ್ಟು : 
೨. ಈಜಲು. ಮರಕ್ಕೆ ಮಡಕೆಯನ್ನು ಕಟ್ಟಿ ಹೆಂಡವನ್ನು 
ಇಳಿಸುವ ಕೆಲಸ: ಹತ್ಕಾಲ್ಡಿಂದೆ ಮರಕಟ್ಟು ಕೆಲ್ಲಮಾಡ್ತೆ. ಈಗ 
ಕಳ್ಳಂಗಡಿ ಕಂತ್ರಾಟು ಮಾಡ್ತೆ (ಕಕ, 60). ೩. ಮರದ ಕಟ್ಟಿಡ 
ವಿರುವಂಥದು ; ಸಿರಿಗುಪ್ಪೆಯೊಳಾದರದಿಂ ಮರಕಟ್ಟೆನ ಪಿರಿಯ ಬಾವಿ 
ಯುಂ ಕೆಅಗಯುಮನಚ್ಚರಿಯೆನೆ ಮಾಡಿ (3932. ೫೩-11, 0೩9-32; 3097) - 

[ಮರ್ಕ 4 ಕಟ್ಟು] 

ಮರಗಡವ (ನಾ). ಒಂದು ಬಗೆಯ ಕಡವದ ಮರ ; “ಕಾ[ಕಾ]ಕ್ಷಃ-- 

ನಾಳಲು, ಕಬ್ಬು, ಮರಗಡವ” (ಓ62- ೩0). 
[ಮುರ 4 ಕಡವ (ಆ ಕಡಂಬ) 

ಮರಗದಿ " ಮರಂಗಡಿ ' ನೋ. 

ಮರಗಡೆ (ನಾ)- ಒಂದು ಬಗೆಯ ಸಸ್ಯ : ಅರಸಿನೂರುಗ, ಮರಗಡೆ 
(ಕ್ಮ 0- 38-33); ಮರಗಡೆಸೊಪ್ಪನ್ನು . ಅಕ್ಕಿಗಚ್ಚಿನಿಂ ತೊಳೆದು ಆ 
6ಸವಂ.ಹಿಂಡಿ, ಶೋಧಿಸಿಕೊಂಡು ದೇಹಾನುಗುಣವರಿತು ತೆಗೆದುಕೊಳ್ಳು 
ವುದು (444. ೪೬). "ಮರ್ಕಟಿ' ಪರಾ. [3] 

ಮರಗತೆಟ್ಟುಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಹಕ್ಕಿವಾರ್ಜಿ 
ಹುಲ್ಲು, ಮರಗತಟ್ಟುಹುಲ್ಲು (ಕ್ಮ 8೧. 90-0೬).[? --ಹುಲ್ಲು (ನಷಲ್‌)] 

ಮರಗತ್ತಲೆ “ಮರಗಬ್ಬಿಲೆ' ನೋ: 

ಮರಗತ್ತಿ (ನಾ). ಮರದಿಂದ ಮಾಡಿದ ಕತ್ತಿ: ಮರಗತ್ತಿಯಿಂದ 
ಮುಗು ಕೊಯ್ಯಲು ಸಾಧ್ಯವೇ ? (6). `ಮರವಾಳ್ಕ್‌' ಪರಾ. 

[ಮರ್ಕ -- ಕತ್ತಿ) 

ಮರಗಬ್ಬು, ಮರಕಬ್ಬು (ನಾ). ೧. ಒಂದು ಬಗೆಯ ಬಿರುಸಾದ 
ಕಬ್ಬು : ಮಿಸುಪೆ ಮರಗಬ್ಬು ಕರಿಯ ದುರಗಬ್ಬಿನೊಳೊಸರ್ವ ರೆಸಮಂ 
ಹಳಿದು (ಸೂಕ, ೨-೩0). ಮರಕಬ್ಬು : ೨. ಲಾಳಿಕಡ್ಡಿ : “ವೀರಂ, 


10 


೬೯೪೩ 


ಮರಗಾಲ್‌ 


ವೀರತರಂ. ೨ ಮರಕಬ್ಬಿನ ಪೆಸರುಗಳು. ಕೆಲವರು ಲಾಳಿ: ಕಡ್ಡಿಯೆನ್ನುವರು. 
ಕೆಲವರು ಹುಲ್ಲಾಳೇಕಡ್ಡಿಯನ್ನುದರು” (ಸ್ಯಾಂಕಿ: ೦೫೦) 
[ಮರ್ಯ + (ಆ ಕರ್ವ] 

ಮರಗಯಃ. ಮರಗೈ (ನಾ). ಮರದಿಂದ ಮಾಡಿದ ಕೈ : 
ಕಡಿದು ಮರಗಯ್ಯಂ [ಕಟ್ಟಿ]ಕೊಳ್ವ . . - ಗಾವ! 
6-00೬): ಮರಗೈ : ಮ[ಣಣಾ: ಮೊ] ರಗಾಲು ಮೆರಗೈ (ಶೈರಕೂ. 

ಗ: ಕೈ ಮರಗೈ ಮರುಳ್ಳೈ (14-೮). 

ಕ ಕಯ್‌ (ಆಕೆಯ) ] 

ಮರಗಸ (ನಾ): ದೊಡ್ಡದಾಗಿ ಬೆಳೆದ ಕಳೆ: ಕೆಯ್ಯ ಮರಗಸಂ 
ಪುಲ್ಲ ಸಮೆಂಬೆರಡುಮಂ ಕಳೆದು ಪದದೊಳ್‌ ಬಿತ್ತಲೊಡಂ ಮನದೊಳುಳ್ಳ 
ಶುಗದ್ವೇಷಮೆಯೆರಡುವುಂ ಕಳೆದು ಶುದ್ಮಚಾರಿತ್ರದೊಳ್‌ ಪತ್ತದೊಡ 
ಮಾತಂಗೆ ಬೆಳಸುಮಾತಂಗೆ ಸುಗತಿಯುಮೆಂತಕ್ಕುಂ (36೫0. ೩೭-೦೩ ರ). 

[ ಮರ + ಕಸ ] 

ಮರಗಳ್ಳಿ (ನಾ). ಒಂದು ಬಗೆಯ ಕಳ್ಳಿ; ಮರದಂತೆ' ಬೆಳೆಯುವ 
ಕಳ್ಳಿ : ಬೇಲಿಯಲ್ಲಿ ಮರಗಳ್ಳಿ ಬೆಳೆದುಕೊಂಡಿದೆ (ಕೂ9)- 'ಎಲೆಗಳ್ಳಿ' 
ಪರಾ. [ಮರ್ಮ 4 ಕಳ್ಳಿ] 

ಮರಗಟುಕೆ (ನಾ). ಒಂದು ಬಗೆಯ ಗರಿಕೆ; ಕಜುಕೆ ಮರಗಲುಕ 
ಕವಲುಂಗಜುಕೆ ಕವಲ್ಲೊಟ್ಟಿ ಹಂಚಿ (ತೂಕ್ಕಿಸು. ೩-3೪); ಮರಗಣುಕೆಯ 
ಬಳ್ಳಿಯ ಪೆರ್ಗುರುಟಿಗೆಯಂ ಬ್ರಹ್ಮದಂಡೆಯಂ (೩ರುವ. 0೬-೩೮). 

[ ಮರ್ಕ -- ಕಜುಕೆ, ( ಇ ಕಣುಂಕೆ) ] 

ಮರಗಟಲೆ. ಮರಗತ್ತಲೆ (ನಾ): ದಟ್ಟವಾದ ಕತ್ತಲೆ ; ಕಗ್ಗತ್ತಲಿ ; 
ತುಜುಗೆವೆಗಣ್ಣ ಕಾಂತಿ ಮರಗಟ್ಟಲೆಯಂ ಬೆಜಜಟ್ಟಿ ತೊಂಡೆವಾಯ್ಡೆ ಆಕಿ 
ಕಿಸುಸಂಜೆವೀಲ್‌ (860, ೦೬-೨8). . ಮರಗತ್ತಲೆ : ಚಲಿಪ ತರಳಾ 
ಪಾಂಗರೋಚಿಯಲಿ ಮಖಿದುದಾ ಮರಗತ್ತಲೆಯ ಮೈಸಿರಿ (46. 
೦-೩-೪೩): [ಮರ್ಕ 4 ಕಟ್ಟಲೆ] 

ಮರಗಾಡು (ನಾ). ದಟ್ಟವಾದ ಕಾಡು: ಅರಿನೃಪನಾವ ಜರನಿಕೆ 
ಮಣೆಯೊಳಡಂಗಿದನೊ ತೃಣವನದೊಳಿಜುಬಿನಲಿ ಮೆಳೆಸಂದಣಿಗಳಲಿ 
ಮರಗಾಡಿನಲಿ ಮೃಗಗಣದ ' ನೆಲೆಯಲಿ ಕಾಣಿರಲೆ ನೀವೆಂದನಾ ಭೀಮ 
(ಕುದ್ಮಾಗ- 9-50) ; ಇಕ್ಕೆಯ ಹಕ್ಕೆಯಾಡುಂಬೊಲನ ಮರಗಾಡುಗಳೊಳಗೆ 
ಕಟ್ಟುಲುಹುದೋಜದೆ ಹೊಕ್ಕುದಲಗಕೆ ಶಬರಸಂದೋಹ (ಓಣ. 
೩-೩-೦೦).. [ ಮರ್ಕ 4 ಕಾಡ್ಕು ] 

ಮರಗಾಣ (ನಾ). ಮರದಿಂದ ಮಾಡಿದ ಎಣ್ಣೆ ತೆಗೆಯುವ ಗಾಣ: (9). 
'ಕಲ್ಮಾಣ' ಪರಾ- [ಮರ್ಕ 4 ಗಾಣ್ಮ 7 

ಮರಗಾಪು (ನಾ). ಮರದ ರಕ್ಷಣೆ... ಆಶ್ರಯ : ಹೊಳೆಹೊಳೆದಡಗುವ 
ಮಾಂಬುಳುಗಳು ಕಾವಳಗೊಂಡ ಮರಗಾಪೀ[ಕಾಕಾಂ ವಿ]ನೊಳು ಹೊಳೆವವು 
ಕಾರ ಕಾರ್ಮುಗಿಲೆಡೆಯೊಳು ಥಳಥಳಿಪ ಮಿಂಚಿನ ತೆಜನಾಗಿ (Qo 
se): [ ಮರ್ಮ 4 ಕಾಪು] 

ಮರಗಾಲ್‌, ಮರಕಾಲು, ಮರಗಾಲು (ನಾ). ಎತ್ತರದ 
ನಿಲುವಿನಲ್ಲಿ ಓಡಾಡಲು ಸಾಧ್ಯವಾಗುವಂತೆ, ಮರದಿಂದ 
ಮಾಡಿದ. ಕಾಲಿಗೆ ಕಟ್ಟಿಕೊಳ್ಳುವ ಒಂದು ಬಗೆಯ ಸಾಧನ : 
ಜಾತ್ಯಶ್ವಮಂ ಬಿಟ್ಟು ಮರಗಾಲಂ ಕೊಳ್ಳ . . , ಗಾವಿಲನಂತಾಗಿ 
(ರಟಶ್ಕು, ೦೪-೦೦). ಮರಕಾಲು ; ಸ್ಟ್ರೀವೇಷವೆ ಆ * ಮರೆಕಾಲಿ * 
ನಿಂದಲೆ' ರಂಗದೊಳಗೆ ಪ್ರವೇಶಿಸಿ , . , ಕುಣಿವುದು (ಶಾರಿತು. ೩೩). 
ಮರಗಾಲು : ಮರಗಾಲಲಟ್ಸಿ ಸದೆದು ನೋಡಯ್ಯ ಇಂದೆನ್ನ ಒಕ್ಕತನ 
ಹೋದರೆ ಹೋಗಲಿ ಮರಗಾಲ ಬಿಟ್ಟೆನಾದರೆ ಕೂಡಲಸಂಗಾ ನಿಮ್ಮಾಣೆ 
(ac. ೭೨೦). 


ತಾಗಿ (ರಕರ್ಣಿತ್ಮ. 


1 ೨08): ಕರೆದು 


[ಮರ 


ಮರಗಾಲು 


ಮರಕಾಲಿನಾಟ ಎ. ಯಕ್ಷಗಾನದಲ್ಲಿ, ಮರಗಾಲನ್ನು ಕಾಲಿಗೆ ಅಳ 

ವಡಿಸಿ ಕುಣಿಯುವ ಒಂದು ಬಗೆಯ ಕುಣಿತ : ಚಪ್ಪರಮಂಚೆದಾಟ 
ಎಂಬುದು. ಈ ಸ್ತ್ರೀಪಾತ್ರದ ನರ್ತನಗಳೊಳಗೊಂದು. ಈ ಕುಣಿತಕ್ಕೆ 
ಅಟ್ಟಿಳಿಗೆಯಾಟಿ, ಅರೆಪಾವಿನಾಟಿ, ಮರಕಾಲಿನಾಟ' ಎಂಬ ನಾಮಾಂತರ 
ಗಳೂ ಇವೆ (ಕಸು. ೩೬)- [ಮರ್ಮ 4 ಕಾಲ್‌್‌,./ತಮಿ. ಮಲ. 
ಮರಕ್ಕಾಲ್‌] 

ಮರಗಾಲು ' ಮರಗಾಲ್‌ ' ನೋ. 

ಮರಗಾವು (ನಾ). ಮರದಿಂದ ಮಾಡಿದ ಹಿಡಿಕೆ: ಕಯ್ನಾಡಿ ನೆರೆಯ 
ಸೈನಿಕನೊಬ್ಬನ ಸಬಳವನ್ನೀಸಿಕೊಂಡು: ಅದರ ಆಲಗಿನಡಿಯೆಡೆಯಲ್ಲಿ 
ಕಾಲ್ಮೆಟ್ಟಿ ತಾನೇ ಮುರಿದು, ಉಳಿದ ಮರಗಾವನ್ನು ಕೊಂಡು ಪರೀಕ್ಷಿಸಿ 
(೨ರುಗೂ- ೩೪-೦೪). [ಮರ್ಕ 4 ಕಾವ್ಯ] 

ಮರಗಾಳಿ (ನಾ). ಬಿರುಸಾದ ಗಾಳಿ ; ಚಂಡಮಾರುತ : ಆ ಸಾಮ್ರಾಜ್ಯವು 
ಪತನ ಹೊಂದಿದ ಮೇಲೆ ಮರಗಾಳಿಯ ಬಿರುಬಿಗೆ ಸಿಕ್ಕ ನೆಲದಲ್ಲಿ ಹಾಳು 
ಬೀಳುಗಳು ಎಲ್ಲ ಕಡೆಗೆ ಕಾಣುವಂತೆ ಜನಜೀವನ ದಿಕ್ಕಟ್ಟಿತು (13. ೩). 

[ಮರ್ಕ -/- ಗಾಳಿ] 

ಮರಗಿ "ಮರವಿ' ನೋ. 

ಮರಗಿಚ್ಚು, -ಮರಕಿಚ್ಚು (ನಾ). ೧. ಮರದೊಳಗೆ ಇರುವುದೆಂದು 
ನಂಬಲಾದ ವಂಂದಾಗ್ನಿ : ಕರಮೆ ನೀರಡಿಕೆ ಮಿಗೆ ತಟ್ಟಾಟಾಸುತ್ತ ಬರೆ 
ಮರಗಿಚ್ಚಿನಂತೆ ಪಸಿವೊಳಗೊಳಿಗೆ ಸುಡುತ ಬರೆ (ಣಕೂಕ: ೪-0೬೨ 604). 
ವಿ. ಸೌದೆಯಿಂದಾದ ಬೆಂಕಿ:  ಇದಲ್‌ೊಡನೆ ಬಲು ಮರಗಿಚ್ಚ, 


ನೊಟ್ಟಿದು ಸುಡಿಯೆನುತ ನೇಮಿಸಿದ (ತೊರರಾ- ೩-೬-9). | 
೩. ಕಾಡು! 2 ಸಂಚರಿಸುತ್ತಿದೆ. ವಾಯು, ದಳ್ಳುರಿಯುತಿದೆ ಮರಕಚ್ಚು 
ನಿನ್ನಿಂದಲೇ (ಕಂ. ೨೩೬-೪). [ಮಠ್ಮ 4 ಕಿಚ್ಚು) 


ಮರಗಿವಿ (ನಾ). ಮರಗಟ್ಟಿ ಕೇಳಿಸದಂತಿರುವ ಕಿವಿ; ಕಿವುಡುಕಿವಿ: 

ಅವನ ಮರಗಿವಿಗೆ ಈ ಕೇರಲುದನಿ ಕೇಳಿಸುವುದಿಲ್ಲ (6). 
[ಮರ್ಮ + ಕಿವಿ] 

ಮರಗುದುರೆ (ನಾ). ಮರದಿಂದ ಮಾಡಿದ ಕುದುರೆ: ಮರಗುವುರೆ 
ಯಲಿ ಮರವ ಮರೆತು ಮಕ್ಕಳು ಕುದುರೆಯಾಡುವೊಲು- (ತರೈರೆ. ೭-೨) ; 
ಓಡಿಸುವ ಮರಗುದುರೆಯಲಿ ತೃಪ್ತಿ ದೊರೆತು ಆಡುವಾ ಭರದಲಿ ಅಪಾಯ 
ವನು ಮರೆತು (ಕುತ್ತ. ೩೩-9). [ಮರ್ಮ 4- ಕುದುರೆ] 

'ಮರಗುಬ್ಬಿ (ನಾ). ಒಂದು ಬಗೆಯ ಗುಬ್ಬಚ್ಚಿ : (4). [ಮರ 4 ಗುಬ್ಬಿ] 

ಮರಗುಲಿ (ನಾ). , ಮರವನ್ನು ಕತ್ತರಿಸುವಂಥದು ; ಕೊಡಲಿ: 
* ಮರಗುಲಿತನ ' ಪರಾ. [ಮರ್ಮ 4 - ಕುಲ್ಪಿ] 

ಮರಗುಲಿತನ (ನಾ). ಮರಗಳನ್ನು ಕತ್ತರಿಸುವ ಉದ್ಯೋಗ: ರೂಢಿ 
ವೆತ್ತಿಹ ರಾಜಕುವರರಿಗೀಡಪ್ಪ ಕಜ್ಜವನು ನೆನೆಯದೆ ಕಾಡ ಮರಗುಲ 
[ಉಣ ವಿ]ತನವು ಕ್ಷಫ್ರಿಯಜಾತಿಗುತ್ತ. 'ಮವೆ (ಕಾಗತ: ೦೦-೬). 

(ಮರಗುಲಿ 4 - ತನ] 

ಮರಗುಳಿ "ಮರೆಗುಳಿ" ನೋ. 

ಮರಗೂಡು (ನಾ). ಮರದಿಂದ ಮಾಡಿದ ಬೋನು ; ಮರದ 
ಪಂಜರ ; ಒಳಪೊಕ್ಕು ಮರಗೂಡಿನಲಿ ಸಿಲುಕಿದ ಹುಲಿಯವೋಲ್‌ 
(ಕುವ್ಮಾಳಿ- ೮.೩). [ಮರ್ಕ -- ಗೂಡು] 

ಮರಗೂಳ 'ಮರಗೂಬ` ನೋ. 

ಮರಗೂಟ, ಮರಗೂಳ (ನಾ). ಮರವನ್ನೇ ಆಹಾರವಾಗಿ ಉಳ್ಳವನು; 
ಅಗ್ನಿ : “ಮರಗೂಬಂ . - - ಎಲರ್ಗೆಳೆಯಂ ಎ ಈ ೧೩ ಅಗ್ನಿ” 
(wm 2೬೬); ಆಂ ಬಣ್ಣಿಪ ರತಿಗೆ ಮಿಂದ ಮರಗೂಟನೊಂದು 
ವೆಂಯ್ದೊಗಂ* (ಇರುತ್ತ ಇಂವ ಮರಗೂಳ : “ಮರಗೂಳನೆನಲು 


೬೯೪೪ 


40 


ಮರಗೊಳಲೆ. 


ವಹ್ನಿ” (184. 69); ಜಾಣ್ಮಾತುಗರು ಪೇಳ್ದ ಸೌಂದರನ ಕಥೆಯನೆಳೆವಣ್ಮ ನೆಗೆ 
ಮರಗೂಳ ಜೊನ್ನೊಡಲ ನೇಸಣಕೊಳ್‌ ಕಣ್ಮಲರನಂ ಕೂರ್ತು (ತೇರು, 
60-3) ; ಅರಲಿಚನಾರಿಂದ . ಮರಸೂಳೆ ಮೆಯ್ಸಣ್ಣಚ್ಚರರು. 
ಮಜುಮಲುಪುಟ್ಟಾಂತು ಹಯ್ಯಃ ತರು: (4420: 0೬-೬೪): 
ಮರಗೂಟ ವಗಲಗಿಯ ಪುತ್ರ; ಸ್ಕಂದ ; ಕಾರ್ತಿಕೇಯ : 
*ನವಿಲ್ದೇರಂ - , . ಮರಗೂಬ ಮಗಂ-ಈ ೪.ಕಾರ್ತಿಕೇಯಂಗೆ ಪೆಸರ್‌” 
(wun. ೦-3). [ಮರ್ಕ 4 ಕೊಬ್ಬ್‌, 4 ಎ ೪] 
ಮರಗೆ "ಮರವಿ' ನೋ. 
ಮರಗೆಡ್ಡೆ ಸೊಪ್ಪು (ನಾ). ಔಷಧವಾಗಿ ಬಳಸುವ ಒಂದು ಬಗೆಯ 
ಸೊಪ್ಪು: ರಕ್ತವಮನಕ್ಕೆ ;-ಮರಗೆಡ್ಡೆ ಸೊಪ್ಪು, ಮರಹತ್ತಿಸೊಪ್ಪು, 
ಈ ಎರಡನ್ನೂ ಸಮಾನವಾಗಿ. ತೆಗೆದುಕೊಂಡು ತುಳಿದು ಒಂದು ಸೊಲ್ಬಗೆ 
ರಸವ ತೆಗೆದುಕೊಂಡು ಶೋಧಿಸಿಕೊಂಡು ಆ ರಸವನ್ನು ಕುಡಿಸುವುದು 
(66೨. ೬೦). [ಮರಗೆಡ್ಡೆ ? 4 ಸೊಪ್ಪು) 
ಮರಗೆಣಸು (ನಾ. ಒಂದು ಬಗೆಯ ಗೆಣಸು; ಬಟ 
ಕೇರಳೀಯರಿಗೆ ತಾಪಿಯೋಕವೇ ಆಧಾರಾರಾರವಾಗಿಬಿಟ್ಟಿದೆ . . , ಕನ್ನಡ 
ಸೀಮೆಯ ಕೆಲವೆಡೆಗಳಲ್ಲಿ ಇದನ್ನು ಮರಗೆಣಸು ಎಂದೂ ಕರೆಯುತ್ತಾರೆ 
(ಶಸುಕೊ. ೦೫). [ಮರ್ಕ + ಗೆಣಸು (೬ ಗೆಬಸು)] 
ಮರಗೆತ್ತನೆ (ನಾ).. ಮರದಲ್ಲಿ ಕೊರೆಯುವ ಕೆಲಸ: ಗ್ರಂಥವೊಂದು. 
* ಕ್ರಿ.ಶ ೯೫೩ರಲ್ಲಿ ಈ ಮರಗೆತ್ತನೆಯ ಮುದ್ರಣದಿಂದ , 
ಹೊರಬಿದ್ದಿತು (ಮುತ್ರಕ, 00). [ಮರ್ಕ 4 ಕೆತ್ತನೆ (-ಕೆತ್ತಣ)] 
ಮರಗೆರಸಿ (ನ್ಯ). ಮರದ ಸುತ್ತ ಒಂದು ಎಲ್ಲೆಯನ್ನು ಕಟ್ಟಿಕೊಂಡು 
ಮರದ ಮೇಲೆ ಹತ್ತಿ ಇಳಿದು ಆಡುವ ಆಟ (7); ಅಂತಾ 
ಕೂಸುಗಳ್‌ ಕೂಸಾಟವಾಡುತ್ತಿರ್ದೊಂದುದಿವಸಂ ಮರಗೆರಸಿಯಾಡರೆಂದು 
* ಆಲದ ಮರದ ಮೊದಲ್ಲೆ ವಂದು (ತುಕಾ. ೨-೩೦ ೫); ಮರಗೆರಸಿ 
ಕುಳಿಲ್ಲೆಂಡು ಬಟ್ಟು... ತಿಂಿಕಲ್ಲಟ್ಟು( ಂಗರೆ ಹೊಣೆಗುಂಡೆಂಬಿವನಾ 
ಮುರಹರನ್ನ್ಲಲ್ಲಿಗಾಡುತ್ತುಂ ಬರಲ್‌ (ಚ. ೪-೪೪). [ಮರ್ಮ + ಕೆರಸಿ] 
ಮರಗೆಲಸ (ನಾ). ಮರದಿಂದ ಸಾಮಾನುಗಳನ್ನು ತಯಾರಿಸುವಿಕೆ ; 
ಬಡಗಿಯ ಕೆಲಸ; “ಮರಗೆಲಸ ; ; ಬಡಗಿಯ ಉದ್ಯೋಗ” (೦೬೯೧೪೩೩೭). 
1948); ಮರಗೆಲಸಕ್ಕೆ ಅಸದೃಕವಾಗಿ ಒಗ್ಗಿ ಹೋಗಿರುವ ಚಾಬೀನೆ ತೇಗ 
(ಶತುಕೂ. ೨೪0). , [ಮರ್ಕ 4 ಕೆಲಸ] 
ಮರಗೇಡಿ (ನಾ). ಮರೆವು ಸ್ವಭಾವದ ವ್ಯಕ್ತಿ : ಬಹಳ ಮರಗೇಡಿ ನೀನು 
(ಅತ್ತರು. ೩ಬ), | [ನಿ ಮಠವು 4 ಕೇಡು +- ಇ 
ಮರಗೈ 'ಮರಗಯ್‌' ನೋ. 
ಮರಗೊಂಬು (ನಾ). ೧. ಮರದ ಕೊಂಬೆ,--ರೆಂಬೆ ; ಮರಗೊಂಬಿ 
ನೊತ್ತಿನೊಳವುಂಕಿದ, ಸೆಲ್ಲದ ಮುಷ್ಟಿ (ತರ್ಕವು. 6-80) ; ಮರಗೊಂಬಿನಿಂ 
ಬಡಿಯಲಡಗುವರ್‌ ನಡುಗುವರ್‌ (16. ೨6-೨೬) ; ಮರಗೊಂಬಂ 
'ಮುಟ್‌ದಾಂತು ನೀಳ್ಡ ಕರದಿಂ (ಕಂತ- ೩-೩೭). ೨. ಎ ಮರಕೋತಿ : 
ವಿನೋದರಸದ ಬಸದಿಂ ಮರಗೊಂಬನಾಡುತಿರ್ದ ವೀರಜನಕುಮಾರನಂ 


* ಕಂಡ್ಕುಕರ್ರಶ್ರ- 5); ವಿಶಾಲ ಆಲದ ಮರದೊಳು ಮರಗೊಂಬ 
ನಾಡುತ ಲೀಲೆಯೊಳಿದ: - 00-0). [ಮರ್ಕ + ಕೊಂಬ್ಬು] 
ಮರಗೊನೆ (ನಾ). ಎ ಮರಗೊಂಬು ೧ : ಮುಂದೆ ಬರಬರಲೊಂದು 


ತರುವಿನ ಕೆಳೆಗೆ ರಾಜರ ವೃಂದ ಕುಳ್ಳಿರ್ದ ಛಂದವನು 

ಮರಗೊನೆಯ ನರನು ಕಂಡನು (ಸ: 
ಮರಗೊರಲೆ “ಮರಗೊಳಲೆ' ನೋ. 
ಮರಗೊಳಲೆ, ಮರಗೊರಲೆ (ನಾ)- ಒಂದು ಬಗೆಯ ಪಕ್ಷಿ: ಹರಡೆ 

ಗೀಜಗ ಮರಗೊಳ [೫೬೫ಾ೨-ದ]ಲೆ ಕಾಬುರಲೆ ಲಾವುಗೆ ಗೌಜು ಪಾರಿವ , . ಮ 


ತಾನಟ್‌ದು 
00). [ಮರ್ಕ -- ಕೊನೆ] 


ಮರಗೋಡು 


ಮೊದಲಾದಖಿಳಖಗಕುಲ ಬಿದ್ದುದುರಿಯೊಳೆಗೆ (ಕುಪ್ಶಾಲ-. ೨೦-೩೩) ; 
ವಲಿಯ ಭಾರದ್ವಾಜ . .' - ಶಿಖಿ ಮಡ ರು ಗೊಳೆಲೆ ಮುಖ್ಯವಿಹಂಗವಿವೆ. 
ವೈದೇಹಿ ನೋಡೆಂದ (ರಣ. 8-0-೩8). ಮರಗೊರಲೆ ; ಸಾಳುವಂ 
ಮರಗೊರಲೆ , . . ಚಿಲಿಮಿಲಿಗ ಕೆಂಬೂತ . . , ಕಬ್ಬಕ್ಕಿಗಳು ಮುಂತಾದ 
ಪ್ರಾಣಿಗಳನುರಿ ದಹಿಸಿತು (ತುಕೂಗ- ೦೬-೩೭). 
[ ಮರ್ಮ 4 ಕೊಳಲ, ] 

ಮರಗೋಡು (ನಾ). ೧. ಎಮರಗೊಂಬು ೧ : ತೊಲಗೆ ಬಿಸಿಲ ನೆಬಲ್ಗೆ 
ತಲೆಯಂ ಮರಗೋಡಿಲೆ ಕೂಡೆ ಕುತ್ತಿ ಕಟ್ಟಲೆ ಕವಿದಂದದಿಂ ಕವಯೆ 
(೮೫ರ: ೬-69) ; ತನಿಗಂಪನೀಯದಿವೆ ಮರಗೋಡಿನೊಳ್‌ ಮಲರ್‌ 
್ರೀಕಾಶೂ-88-30೭)- ೨. ಕುದುರೆಯ ಜೀನಿನ ಮುಂಭಾಗದಲ್ಲಿ, ಮರ 
ದಿಂದ ಮಾಡಿದ ಕೊಂಬಿನಾಕಾರದ, ಎತ್ತರಿಸಿರುವ ಭಾಗ: ಚಕ್ರವರ್ತಿ 
ಮಿಥ್ಯಾತ್ವಮೆಂಬ ಕುದುರೆಯನೇಲ್‌ ರಾಗದ್ವೇಷಮೆಂಬ ಕೀಟಿಂ ಪಿಡಿದು 
ಬಹುಕಾಂಕ್ಷೆಯೆಂಬ ಕವಣೆಯಂ ಮೆಟ್ಟಿ ಸದ್ಧರ್ಮದ್ವೇಷಮೆಂಬ ಮರ 
ಗೋಡಂ ಮಲಗಿ (ಛರಾನ್ಮು. ೦೦-6೬ 900) ; ಲಾಯದಲಿ ಲಂಬಿಸಿದ 
ವೊಲು ವಾನಾಯುಜದ ಸಾಲೆಸೆದುದೊಣಗಿದ ರಾಯರಾವ್ತರ ಮಣಿಮಕಂಟ 
ಮರಗೋಡನೋಲೈಸೆ (ಕುಪ್ಶಾರ್ರೋ, ೦೬-೪) ; ಹೊನ್ನ ಮರಗೋಡುಗಳ 
ಮೇಲಡಗೆಡೆದು ನಿದ್ರಾಮುಗುದರಾದರು ರಾವುತರು ತೂಕಡಿಸಿದವು ತುರಗ 
(ಕುನ್ಶಾರಿ: 6-6೪), [ಮರೆ -/- ಕೋಡ್ಯು] 

ಮರಚಟ್ಟಿ (ನಾ). ಬಿದಿರಿನಿಂದ ಹೆಣೆದ ತಟ್ಟೆ : ಸಿಬ್ಬಲ ಮರಚಟ್ಟಿಗಳನ್ನು 
ಚರಿಗೆಯ ಬಾಯಿಗೆ ಆನಿಸಿ ಒತ್ತಿ, ಅನ್ನ ಬಸಿಯಲು (ನುರಿನು- ೩೦೦). 

[ಮರ್ಯ 4 ಚಟ್ಟಿ] 
ಮರಚಪ್ಪರಿಕೆ (ನಾ). ಬಂದು ಬಗೆಯ ಸಸ್ಯ ; (ಬ್ಯ: ೬೪-೦೫)- 
[ಮರ -.- ಚಪ್ಪರಕ್ಕೆ] 

ಮರಚಲು "ಮಜುಚಲು' ನೋ. 

ಮರಜ (ನಾ). ಒಬ್ಬಾತನ ಹೆಸರು : ದುಗ್ಗಬ್ಬೆ ತುಮ್ಬು ಮಾಡಿಸಿದಾಳ್‌ 
ಮರಜನ್‌ ಬೆಸಗೆಯ್ದ (ಎಕ. ೫ (8), ನುಂಳದಣಎ ೩೦೮-೭ ; 9ನೆಯ ರ3)-[?] 

ಮರಡಿ 'ಮೊರಡು,ಿ ನೋ. 

ಮರಣ (ನಾ). ೧. ಜೀವಹೋಗುವಿಕೆ ; ಸಾವು; ಮೃತ್ಯು: ಮರಣದ 
ಜನ್ಮದ ನಿಗಳಂ ನಿರಾಕುಳಂ ಪತ್ತುವಿಡುವಿನಂ (60. ೦೦-೩೯); ಹಾಳು 
ಗೆಟ್ಟೋಡುವ ಆಳು ನಾನಲ್ಲಯ್ಯಾ ಕೇಳು . . . ಮರಣವೆ ಮಹಾನವಮಿ 
(8ಸನ- ೬೯6) ; ಮರಣವಾಯಿತು ಮಾವ ಮಾರೀಚೆಂಗೆ (೪8೧. ೦೪-೨೨); 
ಮಾನವನಿಗೆ ಮರಣ ತಪ್ಪಿದ್ದಲ್ಲ (ನಸಂ. ೩). ೨. ವತ್ಸನಾಭಿಯೆಂಬ 
(ಉಗ್ರವಾದ) ಒಂದು ಬಗೆಯ ವಿಷ : “ಮರಣಂ - ವತ್ಸನಾಭಿ” 
(ಓ50- ೦08). ಹ. [ಕಾಮಶಾ] ವಿರಹದ ಹತ್ತುಅವಸ್ಥೆಗಳಲ್ಲಿ 
ಕೊನೆಯದು : ಅಭಿಲಾಷೆ ಚಿಂತೆ ಸಂಸ್ಕೃತಿ ವಿಭುಗುಣನುತಿ ಸಂತಾಪನ 
ಕ್ರಿಯಾದ್ವೇಷ ವಿಕಳ ಮೌನ ಮೂರ್ಛೆ ಮರಣಮೆಂಬ ದಶುವಸ್ಥಾದಿ 
ವಿಚಾರಪರರಿಂ (೧೭4: ೦೪): ೪. [ಕಾವ್ಯಮಾ] ಮೂವತ್ತುಮೂರು 
ಸಂಚಾರೀಭಾವಗಳಲ್ಲಿ ಒಂದು : ಲಜ್ಜೆ ಆವೇಗ ಶಂಕೆ ಮರಣ... 
ಅಪಸ್ಮಾರಗಳೆಂಬ ಮೂವತ್ತುಮೂಜು ಸಂಚಾರೀಭಾವಂಗಳಿಂ ಪರಿವರ್ಧಿಸಿ 
(ವಿವೇಕ ೨೨೭)- [೫ಂ.] 

ಮರಣಂಗೆಯ್‌ (ಕ್ರಿ). ಸಾಯು; ಅವಸಾನಹೊಂದು: ಜೀಯ 
ನಿಮಗಂ ನಿನ್ನೆ ನಮಿಸಿದ ತೋಯಂಜಾನನೆ ಇಂದು ಮರಣಂಗೆಯ್ದಳು! 
(ಐಸಫು- ೩೨-೪೨). [ಮರಣ ಕೆಯ, ] 

ಮರಣಕಾಲ (ನಾ). ಸಾಯುವ ಸಮಯ ; ಜೀವ ಹೋಗುವ 
ಹೊತ್ತು :  ಕಂದರ್ಪನಾಶ್ರಯ ವಸುತಕಾಲಕ್ಕೆ ಗೋವಿಂದನಾಶ್ರಯವು 
ಮರಣಕಾಲದೊಳು (ತೃರಂರ- 848--0)- [ಸಂ.] 


೬೯೪೫ 


25 


30 


ಮರತಾಬೆ 


ಮರಣಗಾಲ (ನಾ)-- ಮರಣಕಾಲ : ಕೇಡುಗಾಲಕ್ಕೆ ಬುದ್ಧಿ ಇಲ್ಲ. ಮರಣ 
ಗಾಲಕ್ಕೆ ಮದ್ದು ಇಲ್ಲ (ಗಾರ)- [ ಮರಣ 4 ಕಾಲ] 
ಮರಣದಂಡನೆ (ನಾ). ಪ್ರಾಣ ತೆಗೆಯುವ ಶಿಕ್ಷೆ: ಗಲ್ಲು: ಭಗತ್‌ಸಿಂಗ್‌ 
ಅವರಿಗೆ ಮರಣದಂಡನೆ ನೀಡಲಾಯಿತು (6ತ್ಮಾರ್ಶ. ೦೪೪); ಐಗುಪ್ತೇಯನು 
ಹಿಂತಿರುಗದಿದ್ದರೆ ಮರಣದಂಡನೆಯಾಗುವುದು (ಹ: ೪೬): 
[ಸಂ, ಮರಣದಂಡನ] 
ಮರಣದೀಕ್ಷಿತ (ನಾ)- ಜೀವ ನೀಗಿಕೊಳ್ಳಲು ವ್ರತ ಆಚರಿಸುವವನು; 
ಸಾಯಲು ಸಿದ್ಧನಾದವನು : ಅರಸ ನೀ ಪ್ರ್ರಿಯೋಪವೇಶದಿ ಮರಣ 
ದೀಕ್ಷಿತನಾದೆ ಗಡ (ಕಣ. ೨೦-೬೪) - [೫ಂ.] 
ಮರಣದೇವತೆ (ನಾ). ಸಾವಿನ ಅಧಿದೇವತೆ ; ಮ್ಮ ತ್ಯುದೇವತೆ : ಮಿತ್ತು 
ಮಾರಿಯ ಮರಣದೇವತೆಯೆತ್ತಲಡಗಿದೆ (198೫. «೭-೦೦)- 
[ಸಂ. ಮರಣದೇವತಾ] 
ಮರಣಧರ್ಮ (ನಾ). ಸಾಯುವುದು ಸ್ವಭಾವವಾಗಿರುವುದು : 
ಜೀವಾತ್ಮನು ತಾನು ಮಾತ್ರ ಮರಣಧರ್ಮವಿಲ್ಲದೆ . . 
ತೃಪ್ತನಾಗಿ ಸಂಚರಿಸುತ್ತಾನೆ (ಯುಕ್ಕಾರ. 3೬4): [ಸೆಂ. ಮರಣಧರ್ಮನ್‌] 
ಮರಣಮೂಢ (ನಾ). . ಸಾಯುವ ಕಾಲ ಸಮಾಪಿಸಿದುದರಿಂದ 
ಬುದ್ಧಿಯು ಮಂಕಾದ ವ್ಯಕ್ತಿ: ಮನದಿ' ವಚನದಿ ತಪ್ಪು ಮಾಡಿದ್ದ 
ಶೆನ್ನನ್ನು ವನಿತೆ, ಕುವರಿಯು, ಮಗಳು, ಮರಣಮೂಢಳು ಎಂದು ಮನದಿ 
ತಿಳಿಯುತ ಮನ್ನಿಸುವುದು (ಕಣ್ಗಳು: ೬-೦೭)- ..[ಸಂ.] 
ಮರಣವಡು (ಕ್ರಿ). ಸಾಯು; ಗತಿಸು : ಮರಣವಟ್ಟರು ಮಾರಿಗಿಷ್ಟರು 
ಧರ್ಮಭ್ರಷ್ಟರು (8980. ೦೨-೩). [ಮರಣ 4 ಪಡ್ಕು] 
ಮರಣವಡೆ (ಕ್ರಿ). = ಮರಣವಡು : ಮರಣವಡೆದರಿಗೆ ಬಲಿಗೊಟ್ಟ 
ಕೆಂಗೂಳು ಹರಹಿರೆ ಕೆಂಪಿನ ಹೂವು... ತರುಣಿ ಕಂಡಳು ಸುಡುಗಾಡ 
(ಕೇರಂಸಾಂ- ೬-೫): [ ಮರಣ 4 ಪಡೆ] 
ಮರಣವಾರ್ತೆ (ನಾ)- ಸಾವಿನ ಸುದ್ದಿ ; ನಿಧನದ ವರ್ತಮಾನ : ಕೋಲ 
ಗುರುವಿನ ಮರಣವಾರ್ತಾಕಾಲಸರ್ಪನ ತಂದು ಸಂಜಯ ಹೇಳಿಗೆಯ 
ನೀಡಾಡಿದನು ಧೃತರಾಷ್ಟ್ರನಿದಿರಿನಲಿ (ಕುಠ್ಛಾಕ, 0-0)- 
(ಸಂ. ಮರಣವಾರ್ತಾ] 
ಮರಣಶಾಸನ (ನಂ). ೧. ಸಾಯಿಸಲು ನೀಡುವ ಅಪ್ಪಣೆ ; ಕೊಲ್ಲಲು 
ಮಾಡುವ ಆಜ್ಞೆ: ನೀವು ಅವನೆ ಮರಣಶಾಸನವನ್ನೇ ಬರೆಯತೊಡಗಿದ್ದೀರಿ 
(ಕಂಗರೋ. 300); ಮನಸ್ಸಿನಲ್ಲೇ ಅವನ ಮರಣಶಾಸನವನ್ನು ಬರೆದೆ 
(ಎೀರಯೋ. 38). ವಿ. ಉಯಿಲು ; ಮೃತ್ಯುಪತ್ರ. [ಸಂ.] 
ಮರಣಸಂಕಟ (ನಾ)- ಸಾಯುವ ಕಾಲದಲ್ಲಿ ಉಂಟಾಗುವ ತಳಮಳ,- 
ವೇದನೆ : ಅಯ್ಯಾ ಧರ್ಮಾತ್ಮನೇ ನನಗೆ ಕ್ಷುತ್ತಿನಿಂದ ಮರಣಸಂಕಟ 
ಉಂಟಾಗಿದೆ (ಕೀತಿ39- ಸ 00), [ಸಂ.] 
ಮರಣಹೊಂದು (ಕ್ರಿ): - ಮರಣವಡು : ಸ್ವಾತಂತ್ರ್ಯಕ್ಕಾಗಿ ಹೋರಾ 
ಡಿದ ಅನೇಕ ಜನ, ಅದು ಲಭ್ಯವಾಗುವ ಮುಂಚೆಯೇ ಮರಣಹೊಂದಿದರು. 
(ಕೊ): [ಮರಣ - ಹೊಂದ್ದು (< ಫೊರ್ದು) ] 
ಮರಣೋತ್ತರ. (ಗು) ಸಾವಿನ ನಂತರದ ; ಸತ್ತ ಮೇಲಿನ: ಮೃತ್ಯು 
ಮರಣೋತ್ತರ ಜೀವನ ಇತ್ಯಾದಿ ವಿಷಯಗಳೂ " ಗೀತಾಂಜಲಿ 'ಯಲ್ಲಿ 
ಬಂದಿವೆ (ಶ್ರಂಥ- ೮೦೦). [ಸಂ.] 
ಮರಣೋತ್ತರಪರೀಕ್ಷೆ (ನಾ). ಸತ್ತ ನಂತರ ಮಾಡುವ (ವೈದ್ಯಕೀಯ) 
ತಪಾಸಣೆ ; ಶವಪರೀಕ್ಷೆ: ಮರಣೋತ್ತರಪರೀಕ್ಷೆಯಲ್ಲಿ ಅದು ಕೊಲೆ 
ಯೆಂಬುದು ಸಂಬೀತಾಯಿತು (ಕೂರಿ). [ಸಂ. ಮರಣೋತ್ತರಪರೀಕ್ಷಂ) 


ಮರತಾಜೆ (ನಾ). ಅಂತಸ್ತು ; ಸ್ಮಾನ ; ಪದವಿ: ಆ ಪುತ್ರರ ಮರ 
ತಾಜಿಗೆ ಸರಿಯಾಗಿ ಉತ್ತರದರಬಾಜೆ ಪೇಷ" ಬತೇರಿಯ ಮೇಲೆ -೨೧. 


'ಮರತುಗುರುಮಣಿ 


ತೋಫುಗಳನ್ನೂ ರಾಜುಂಗಕ್ಕೆ ತಕ್ಕ ಮರ್ಯಾದೆಗಳನ್ನೂ ನಡೆಸಿದ ನುತರ 
(ಹುಶಾರು. 11, ೦೨೦). [- ಅರ.ಮರಾತಿದ್‌; ಮರಾ. ಮರಾತಬ್‌] 

ಮರತುಗುರುಮಣಿ (ನಾ). ಒಂದು ಬಗೆಯ ಸಸ್ಯ : ಗುರುಮಣಿ. 
ಮರತುಗುರುಮಣಿ (ಕ್ಕ80. ೩4-೬3). [? *- ಗುರುಮಣಿ] 

'ಮರತುತ್ತಿ (ನಾ). ಒಂದು ಬಗೆಯ ಸಸ್ಯ : ಸಣ್ಣಸೊಳ್ತಿ; ತೊರತಿ, 
ಮರತುತ್ತಿ (ಸ್ಕು80. 98-660)... [ಮರ್ಕ 4ತುತ್ತಿ] 

ಮೆರತುಳಸಿ (ನಾ). ಒಂದು ಬಗೆಯ ತುಳಸಿ; 'ಹೆದ್ದುಂಬೆಗಿಡ, ಮರತುಳಸಿ 
(ಮ್ಮ 8n- ೩೭-೦೦೪). [ಮರ್ಕ 4 ತುಳಸಿ (ಇತುಲಸಿ)] 

ಮರದಣಬೆ (ನಾ)- ಒಂದು ಬಗೆಯ ಅಣಬೆ ; ಮರಗಳ ಮೇಲೆ ಬೆಳೆ. 
ಯುವ ಅಣಬೆ: (4). [-ಆ ಮರ್ಕ 4" ಅಣಬೆ (-೭ಅಳಂಬೆ)] 

ಮರದರಸಿನ " ಮರದರಿಸಿನ ” ನೋ. 

ಮರದರಿಸಿನ, ಮರದರಸಿನ (ನಾ). ಒಂದು ಬಗೆಯ ಅರಿಸಿನ : 
“ ಪೀತದ್ರುಃ, ಕಾಲೇಯಃ, ಹರಿದ್ರಕಃ * ಪರ್ಜನೀ- ಈವ 
ಮರದರಿಸಿನ * (೫30: 000) ; ನೆಲಗುಳ್ಳ: ಮರದರಿಸಿನ, ಕರ್ಪುರ 
ಶುಂಠಿ ಮುಳ್ಳುಕೊಗ್ಗೀಬೇರು. ಇವಿಷ್ಟನೂ , . . ಕಷಾಯ 
ಕಾಸಿ . . - ಕುಡಿಸಲು ತ್ರಿದೋಷದಿಂದುಂಟಾದ ಸ್ವರಭಂಗ ಶಮನ (ವೈರ್ಯತಾ- 
1 0೬): ಮರದರಸಿನ ; "" ಮರದರಸಿನಂ ದಾರ್ವೀಸಾಹ್ವಂ ಪಚಂಪಚೆ 
ದಾರುಕಂ '' (ಪಸ್ತುಳೋ. ೩೭-೨೩). [ಮರ್ಮ 4 ಅರಿಸಿನ] 

ಮರದಾನಿ (ನಾ). ಗಂಡಸರ ಗುಂಪು.-ಸಮೂಹ : ಒಳಗೆ ಹೋದರೆ 
ರಾಣಿವಾಸದವರ ಜನಾನಿ, ಹೊರಗೆ ಬಂದರೆ ಶಿವನೈಯ್ಯನವರ ಮರದಾನಿ 
(ಈಸು: ೫). [*- ಹಿಂ. ಮರ್ದಾನಾ ೬ ಪುರುಷರಿಗೆ ಸಂಬಂಧಿಸಿದ, 
ವೀರೋಚಿತವಾದ್ಯ ಮಠಾ. ಮರ್ದಾಣೀ, ಮರ್ದಾನೀ - ಪುರುಷರಿಗೆ 
ಸಂಬಂಧಿಸಿದ] 

ಮರದಾವರೆ (ನಾ). ಒಂದು ಬಗೆಯ ತಾವರೆ: ಬೆಟ್ಟದಾವರೆ : “ ಮರ 
ದುವರೆಯುಮೆಂದು ಕೊಸಗೆಂದು ಬೆಟ್ಟದಾವರೆ " (ಳ್ಳ ೦೪. 

[ ಮರ್ಮ 4 ತುವರೆ ( ತಾವರೆ) ] 

ಮರದಿಗುಡು (ನಾ). ಮರದ ತೊಗಟೆ.-ಸಿಪ್ಟೆ ; ಇದೆ ವನಮಹಿಷನುದ್ದಿ 
ಕೊಂಡ ಮರದಿಗುಡು (ಕಬ. ೨೪-೪೪). [ ಮರ್ಕ 4 ತಿಗುಡ್ಕು ) 

ಮರಡುದಿ (ನಾ). ಮರದ ತುದಿ, ಕೊನೆ: ಪೆಳವಂ ಮರದುದಿಯ 
ಮಹಾಘಳವಂ ಮಿಗೆ ಬಯಸುವಂತೆ (408. ೨-೪೭). [ಮರ್ಕ ೬ ತುದಿ] 

ಮರದುಖುಗಲ್‌ (ನಾ). ಮರಗಳ ಸಮೂಹ ; ತೋಪು : ಪರ್ವತದ 
ಮೇಲೆ ಕಟಾಗಿ ಕಬ್ಬಿಲಿಸಿದ ಮರುದುಜುಗಲ ನಡುವೆ (ಹತಂ. ೩-೦೪ ನ); 
ಕೊಸಗಿನ ಮರಮಜುಗಲರಲ್ಲಿ ಸೆನಂತೆಸೆದಿರ್ಪದಲ್ಲಿ ಬಜ್ಜರವಸರಂ (412, 
೪-00) ; ಒತ್ತರಿಸಿ ಬೆಳೆದ ಮರದುಜುಗಲ್ಲಿರದೆಆಗಿ ಮುಖವ ಕರಿ 
ಕರಕಂಜಿ (ಕೇ. ೬-೫ ನ). [ಮರ್ಮ 4 ತುಜುಗಲ್‌ (-ತುಯಿರಗಲ್‌)) 

ಮರದೆ. (ನು)... ಗಂಡಸು; ಪುರುಷ: ನಾಲ್ಕುಜಾತಿ ಮುಸಲ್ಮಾವರ 
ಮರದೆ ಆದ್ಮಿ ಶಿಪಾಯಿಗಳ ಬೇರು ಕೊಡಗಿನ ಶೀಮೆವಳಗೆ ನೆಟ್ಟು 
(ಕಾಶೇಂದ್ರ -. 640): [ 4 ಪಾಠ. ಮರ್ದ್‌; ಹಿಂ. ಮರದ್‌ ಮರ್ದ್‌] 

ಮರದೇರಣ (ನಾ). ಒಂದು ಬಗೆಯ ಸಸ್ಯ : “ಬಧಿರಃ -ಮಸಡೇರಣ, 
ಭೂತೃಣಭೇದ” (ತರಿ ೦೦೫); ಮರದೇರಣಸೊಪ್ಪಿನ ರಸ, ಬೋಳ 
ತರದ ಸೊಪ್ಪಿನ ರಸ (ಸಕ್ಕ. 30೭). [ಮರ್ಕ 4 ತೇರಣ್ವಿ] 

ಮರನ (ನಾ). ಒಬ್ಬಾತನ ಹೆಸರು (?): ಮರನಾನು ವೆಕುಿಯಾನು 
ಕೊಡಂಗಿಯಾನು ಪೊಣಗಾಗಲೆ ಸಲೆವುಗೆಯ ಭಾಗ ಕಂಮರ ವಸನ್ತಕುವರ 
(ew. var, ಸೊರ೦ಿ- ೫೭ರಿ-೨೪; 692)- (2) 

ಮರನಾಯಿ (ನಾ). ತನ್ನನ್ನು ಒರಗಿದವರ- ರಕ್ತವನ್ನು ಹೀರುವು 
ದೆಂದು ನಂಬಲಾದ ಒಂದು ಬಗೆಯ-ಮರ; ಏ ಇದು ಮಾಂಸಾಹಾರಿ 


೬೯೪೬ ಮರಮೆಣಸು 

ಸಸ್ಕವಿರಬಹುದು : ` ಒರಗಿಕೊಂಡ ಕೂಡಲೇ ಪ್ರಾಣಹೀರುವ ಮರ 

ನಾಯಿ ' ಎಂಬ ಮರೆಗಳು ಇರುತ್ತವೆಯಂತೆ ಕಾಡಿನಲ್ಲಿ (6ಳುಕು. ೨೨0. 

[ಮರ್ಕ 4. ನಾಯಿ] 

ಮರೆನೆಲ್‌ (ನಾ). ಒಂದು ಬಗೆಯ ಬತ್ತ; ದಪ್ಪನೆಲ್ಲು: : ಬಿಳಿದಪ್ಪ 
ನೆಲ್‌ ಬರಲುಮಾಧೀಶಂಗೆ ಅಲ್ಲಿ ಬಂದೋಗರದ ನೆಲ್ಲೆಲ್ಲವೀಶಂಗೆ ಮರನೆಲ್ಕ 
ನೀಯಸದ ನೆಲ್‌ ಬಜಲ್‌ ನೆಲ್ಬರಲು ತರುಣಿಗಂ ತನಗಂ ಪ್ರಸಾದಸುಖ 
ವಾಗಿರಲು (606. ರೇ- 0೦೭೨-0೩). [ಮರ್ಕ + ನೆಲ್‌] 

ಮರನೆಲ್ಲಿ (ನಾ). ಒಂದು ಬಗೆಯ ನೆಲ್ಲಿ: ಅಲ್ಲಿಂ -ಪಡುವ ಮರನೆಲ್ಲಿಯ 
ಗುಂಡು ಅಲ್ಲಿಂ ಪಡುವ ಮೆಟ್ಟಜ್‌ ..,. ಅಲ್ಲಿಂ ಮೂಡಲೈಂಬರಯ 
ಹಳ್ಳಮಂ ಸೀಮೆ ಕೂಡಿತ್ತು (ಎಕ. 11, ೩೨೭-೭೭: 1181). [ಮರ್ಮ 4 ನೆಲ್ಲಿ] 

ಮರಪಟ್ಟಡಿ (ನಾ). ಬಡಗಿಯು ಮರಗೆಲಸಮಾಡಲು ಅಡಿಯಲ್ಲಿ ಇಟ್ಟು 
ಕೊಳ್ಳಲು ಬಳಸುವ ಮರದ ಹಲಗೆ: "ಉದ್ಭನಃ . . . ಬಡಗಿ 
ಯವನು ಮರಕಿಲಸ ಮಾಡುವದಕ್ಕಾಗಿ ತನ್ನ ಮುಂದೆಯಿಟ್ಟುಕೊಂಡಿರುವ 
ಮರಪಟ್ಟಡಿಯಂಬ ಅಡಿತುಂಡು” (10,08. aut). * ಪಟ್ಟಡಿಮರ ' 
ಪರಾ. (ಮರ್ಕ 4 ಪಟ್ಟಡ) 

ಮರಪ್ಪ (ನಾ). ಒಬ್ಬಾತನ ಹೆಸರು ; ಕೆಅಿಿಗಾಲೆ ಮದವ ಮುತ್ತರಸರ 
ಮರಪ್ಪನ್‌ ಪರಮಿಳ್ಳಿ ಎಣಿತು ವೀರಸ್ವರ್ಗ್ಗಂ ಪೊಕ್ಕಂ. (ಏಳ, 11, ನುದ್ಮಗ್ಗಿ 
೭-4; 780) - [ಮರ್ಯ 4 ಅಪ್ಪ] 

ಮರಫ, ಮರ್ಪ (ನಾ). ಒಂದು ಬಗೆಯ ಚರ್ಮವಾದ್ಕ ; ಡೋಲು: 
ಕೊಂಬು, ತಮಟೆ, ತಾಸು, ಮರಫ, ಖಾಸಾ ಓಲಗದವರು (wae). 
ಮರ್ಷ : ಕಹಳೆ, ಭೂರ್ಗ, ತುತೊರಿ, ನೌಬತು, ತಾಸು: ಮರ್ಪ, ಬಾಜಾ 
ಭಜಂತ್ರಿ (ಗುರುರ- ೦೦). [ + ಪಾರ. ಮರಾ. ಮರ್ಫಾ] 

ಮರಬಾಳೆ 'ಮರವಾಟ್‌' ನೋ. 

ಮರಬಿಲ್ಲು "ವಂರವಿಲ್‌' ನೋ. 

೫ |ಮರಮರ (ನಾ). ಒಂದಂ ಅನುಕರಣ ಶಬ್ದ; ಅವಸರಅವಸರವಾಗಿ 
ಮುಂದೆ ನಡೆದನು, ಆದರೆ ಅತನ ಜೀವ ಮರಮರ ಅಂದಿತು (404. 4). 

ಮರಮರನೆ (ಅ). ಒಂದು ಅನುಕರಣಾವ್ಯಯ; ಕುಯಮದು ಭರದಿ$ಪ 
ಮುರಿಯುತಿರೆ ಮರಮರನೆ ಮರುಗುತ್ತೆ (ಕುಕಫು. ೨೪-00); ಇರುವ ಎರಡು 
ಹೊಲಗಳಲ್ಲಿ ಒಂದನ್ನು. ಕೊಟ್ಟು ಮರಮರನೆ : ಮರುಗುತ್ತ ಮನೆಗೆ 
ನಡೆದಳು ವಸುಮತಿ (ಕುಕ್ಕಿ. €). [ಮರಮರ 4 - ಅನೆ] 

ಮರಮಲ್ಲಿಣೆ- (ನಾ). ಒಂದು ಬಗೆಯ ಮಲ್ಲಿಗೆ : ಮರಮಲ್ಲಿಗೆ ಅತ್ತಿ 
ಸಣ್ಣಮಲ್ಲಿಗೆ ಮೊದಲಾದವು... ಕೊಂಬೆಗಳು ನೆಟ್ಟಾಗ್ಯೂ ಹುಟ್ಟುವುವ 
(awoc: 938-03).. ಮರೆ, 4-ಮಲ್ಲಿಗೆ] 

ಮರಮಸಕ (ನಾ). ಅತ್ಯಧಿಕವಾದ ' ಆವೇಶ, - ರಭಸ : ಮಮಂ 
ಪೊಕ್ಕುಂ ಮರಮಸಳದಿಂ ಮರವಾಯ್ಡು ಮರೆದುಣುಗಲಂ ಕೆಟ್ಬೀಡಾಡಂವಲ್ಲಿ 
(erie ೩-೦04 ತ). [ಮರ 4 ವಾಸಕ್ಕೆ] 

ಮರಮಳೆ (ನಾ). ದೊಡ್ಡಮಳೆ; ಭಾರಿಮಳೆ : ದಿವಿಜಪತಿ ಮರಮಳೆಯಂ 
ಕಜ್‌ಯುತ್ತಿರೆ (ತ್ರಿಕ್ಟಂ: 9೦-3೭); ಒಂದು ಪಕ್ಷದಲ್ಲಿ ಮರಮಳೆಯಾಗಿ ಪುನಃ 
ಜಡಿಮಳೆಯಾದರೆ ಸ್ವಲ್ಪ ಹಸಿಯಾಗುತ್ತದೆ (ಕೃತಿತ್ರ: ೩೬). 

[ಮರೈ + ಮಳೆ.(-ಆ ಮಟ) 

ಮರಮಿಟಿಲ (ನಾ)- ಒಂದಂ ಬಗೆಯ ಸಸ್ಯ: ತುಳುಸೊಪ್ಪ, ಮರಮಿಟಿಲದ 
ಸೊಪ್ಪು, ಶತ್ತಿಯ ಎಲೆ ಇವಿಷ್ಟನು ಹಸುವಿನ ಹಾಲಿಂದ ಅರೆದು 
ಕಪ್ಪೆ ಕಚ್ಚಿದ ಗಾಯಕ್ಕೆ ಪೂಸಲು ಕ್ಷಣಾರ್ಧದಲ್ಲಿ ಅದಅ ವಿಷ ಪರಿಹರವಹುದು 
(ಕೈರ್ಯತಾ- 1. 330). [ಮರ್ಮ 4- ಮಿಟಿಲ (< ಮಿಟಲಿ)] 

ಆ |ಮರಮೆಣಸು (ನಾ). ಒಂದು ಬಗೆಯ ಮೆಣಸು; ದೊಡ್ಡ ಮೆಣಸು : 

(9). [ಮರೆ 4 ಮೆಣಸು (ಎ ಮೆಬಸು)] 


10 


ಮರಮೊಗ 


ಮರಮೊಗ (ನಾ). ಮರದಿಂದ ಮಾಡಿದ ಮುಖದ ಆಕಾರ; ಮರದ 
ಮುಖವಾಡ : ಎನಿತಾನುಂ ತೆಜದ ರೂಪುಗಳಂ ಕೈಕೊಂಡು ಮರಮೊಗಂ 
ಗಳನಿಟ್ಟು ಬಂದು ಮುಂದೆ ಆಡಿಯುಂ (ಕಠ್ಮಾರ3. ೦೦೪-೦೪). 

[ಮರ್ಕ 4 ಮೊಗ] 

ಮರಮೊದಲ್‌ (ನಾ). ೧. ಮರದ ಅಡಿ; ಮರದ ಕೆಳಗಿನ ಪ್ರದೇಶ : 
ಲಲನೆಯ ಕಪೋಲಮಂ ಪೋಲಲೆಂದು ಕುಸಿದಿಂದ್ರಿಯಂಗಳಂ ಮರ 
ಮೊದಲೊಳಿ ನೆಲಸಿ ವನವಾಸದೊಳ್‌ ನಮೆದಲೆವಳ್ಳಿಗಳಿಲೆಗಳೆಂತುಮೇಂ 
ಫೋಲ್ತಪುವೇ ? (ಕುಂಕಿ: ೩-೬0); ಮುನೀಂದ್ರಂ ಬೇರೂಟ್‌ದ ಬೀಬಲಂತೆ 
ಮರಮೊದಲಿರ್ದಂ (ಕತ್ರಫಿ 00-09)- ೨. ಮರದ ಬೊಡ್ಡೆ ,-ಕಾಂಡ: 
ಮಿನುಗುವ ಪೊಸಮಣಿಗಂಬಮೆ ಮರಮೊದಲೆನೆ ಬಲ್ಹೊಲೆಯೆಲ್ಲಂ ಬಹು 
ಶಾಖೆಗಳಿನೆ . . , ಕೃತ್ರಿಮವಿಹಗಾವಳಿ ಶುಕಪಿಕಮೆನಲಾ ಮಂಡಪಮತಿ 
ಶೋಭಿಸಿದುದು (3ಯಣ. ೪-30). [ಮರ್ಮ - ಮೊದಲ್‌] 

ಮರಮ್ಮ (ನಾ). ಒಬ್ಬಾತನ ಹೆಸರು : ಮಲಗಾಜರ ಕುನ್ನವಾಸಿಯ ಮಗಂ 
ಮರಮ್ಮ ವರೆದ ಲಿಕಿತಂ (ಕ. 1112» ಸೊರೆತ- 33-೦೦; 800) 

[ಮರ್ಯ 4 ಅಮ್ಮ] 

A ಮರರ್ಚು “ಮರಲ್ಲು; ' ನೋ. 

ಮರಲ್‌,, ಮರಳ್‌, ಮರಳು,, ಮಲರ್‌, (ಕ್ರಿ): ೧. ಹಿಂದಕ್ಕೆ 
ಬರು; ಹಿಂತಿರುಗು: *'ಮರಲ್‌ -. ಪರಾಜ್ಮುಖೇ, ಪುಷ್ಪೇ ಚ” 
(48), ಪೆರ್ದೆರೆಗಳೆಯ್ದ ಕುಲಾದ್ರಿಗಳೊಳ್‌ ಪಳಂಚಿ ತೂಳ್ಳೊಡನೆ 
ಮರಲ್ಲವೋಲ್‌ ಕೆಡೆಯೆ (ಕಂಕಣ. 6-೯0); ಭೂತಪಿಷಾಚಕೋಟಿಯುಂ 
ನೆಆ್‌ ತಣೀಯುಣ್ಣು ಚೆಣ್ಣು ಮರಲ್ಲಿನ್ನುಮದಕ್ಕಿಸಲಾಅವೆನ್ನೊಡೆನ್ನನಟ್‌ 
ಯಿರೆ ವಿಕ್ರಮಮಂ' (ev. xvi, ಶಕ್ಕನಾ, ೪6-೨೬; 1170); ಕಿಲಿದುದಿನ 
ಮಿರ್ದು ಮರಲ್ಲು ಬರಲಕ್ಕುಂ (ಉನೂಕ್ಕ. 30-3೪). ೨. ಹೊರಳು; 
ತಿರುಗು : ದೇಸೆ ವಿಳಾಸಮಂ ಪುದುಂಗೊಳಿಸೆ ಮರಲ್ಹು ಕನ್ನೆ ನಡೆನೋಡಿ 
(ಶಂಕಠಾ- ೪-೪0) ; ಬೆಂಚುವಿಂ ಚಲ್ಲೆವೊಯ್ದು ನಖದಿಂ ನಲಿಗೆದಅ 
ಕೋಡಗಜ"ಯಿನೀಡಿಅಸದು. ಮುಡಿಯಿಂ ಮರಲೆವಾಯ್ಡು ತಿಅಸಿಗದಿರಂ 
ಮವಕ್ಕಿಗೆ ನೂಂಕೆ (ಅಂ. ೬-೪೦ 5), ೩. ಮನಸೋಲು : ಜನಪುತತಿ 
ಮರಲ್ಲು ನೋಡಿದುದು ನಿಂದು ವಿವಾಹಗೃಹೈಕದೇಶದೊಳ್‌ (ತಂದ್ರತ್ರ- 
ಓ-೬೭) ; ನೆನೆಯುತ್ತುಂ ಪೂಜಿಸುತ್ತುಂ ೬ - - ಮರಲ್ಹೀಕ್ಷಿಸುತ್ತುಂ 
(6135. ಟಾ). ೪, ಹಿಮ್ಮೆಟ್ಟು ; ಹಿಂದೆಗೆ: ಮರಲ್ವ ಮೈಲ್ವರಿವ , . . 
ಬಿನ್ನಣಮೊಪ್ಪೆ ಪಗಿಲ್ತು ಕಾದಿದರ್‌ (606. ೪-೬೪) ; ಸುತ್ತಿ ಬರ್ಪ 
ಮೇಣ್ಮಣಿವ ಮರಲ್ವ ಕೀರ್ತಿಸುವ . . , ಭಕ್ತವೃಂದಮೆಸೆದಿರ್ದುದು 
(ನಂ. 0೬-೪6). ೫. ಜೋಲು: ಎಜಿಕೆ ಮರಲ್ಹು ಗೋಣ್ಮುರಿದು 
ಚಂಚುಪುಟಂ ತೆಅಿದಳ್ಳೆವಾಣಕ ಬಂದೆಜಿಗುವುವಲ್ಲಿ . . . ಲಯಣದ 
ಮುತ್ತುಗಳಂ ಮಟಕಿಗೆತ್ತು ಚಾತಕಂ (ತು. ೬-4): ಮರಳ್‌ : ೧. 
ನಮ್ಮ ರೆಸಂ ಮರಳ್ಳಿಂಬುಕೆಯ್ಲುಂ (ಗಣಪ: ೦-೩೭); ಪ್ರಜಾಪ್ರಶಂಸಾಶೀ 
ರ್ವಚನನಿಚಯಂಗಳನಂಗೀಕರಿಸಿ ಮರಳು ಬರುತಂ೦ (ಶರಥ್ರ- ೩-೪೪ ಐ); 
ವೇದವ್ಯಾಸಮುನಿ ಧರ್ಮಪುತ್ರನಂ ಬೋಧಿಸಿ ಮರಳ್ಳನಾ ರಾತ್ರಿಯೊಳ್‌ 
(ಕೈ. ೨-೪೭). ೪. ಪರಮಜ್ಞಾ ನಿ ಮರಳ್ವನೇ ಪೆಜರ್ಗೆ (ಶೈತೃಶ-08-೪೦)- 
೬. (ಗಿರಿಗಿರಿ) ಸುತ್ತೂ ;' ತಿರುಗು : ಎರ್ಜಿಗೆಟ್ಟೆನೀಗಳೀ ದಿಟ್ಟಿ ಮರಳು 
ನಂದಿದಪುದೆನ್ನ್ನುಮನಾನಜ್‌ದಪ್ಪೆನಿಲ್ಲ (ರಂತ. ೧೪೭) ; ಮಸ್ತಕಗಳನೆರಡುಂ 
ಕೆಯೊಳಂ ಮರಳ್ಳಿನಮೊತ್ತಿ (ಕುಶಾರೇ- ೭-45 ವ); ಮಂದರಗತಿಯಿಂ 
ಮರಳ್ಳು ಸುಟಾದಾಡುಗುಮಲ್ಲಿ ಮರಾಳಮಂಡಳಂ (೫ನ್ಮಸಾ. 009). ೭. 
(ನೀರು ಮೊದಲಾದ ದ್ರವಪದಾರ್ಥಗಳು) ಕುದಿ : ಬಲ್ಬಿಸಿಲಿಂದೆ 
ಕಡುಗಾದ ಬಾಣಲಿಯೆಣ್ಣೆಯೊಳಬುಧಿ ಹೂಣಿಸಿ ಕುದಿಗೊಂಡು ಮರಳ್ಜುದು. 
(ಹತತ. ೧೯-೪೫): ಮರಳ್ಳು: ೧. ಅದು ಶುದ್ಧಿಯ ಮಾಡ ಹೋದಾತ 


೬೯೪೭ 


ಆ 


ಮರಲ್ವಿಲ್ಲ 


ನಿನ್ನೂ ಮರಳನು (6ನಕೂ. ೦೮೦-600) ; ತುಂಬಿ ತುಳುಕದ ಬಸವ ತಾಗಿ 
ಮರಳದ ಬಸವ (046: ೧) ; ಜ್‌ಕೈಯ ಕೊಡಹಿ ಹಾಜಿತುವೊಡನೆ 
ಮರಳಿತು ಧರೆಗೆ (ನಳ. ೨-೨೦); ತಿಂಗಳಾರಕೆ ಮರಳಿ ಬಹೆನೆಂಬ ಭಾಷೆಯಂ 
ಭಾವಿಸುತೆ, ಭಾಮಿನಿ. . . ನಡೆದಳಃ ಶಿಬಿರದೆಡೆಗೆ (ತತ್ರಾಂಗ- 3೬-೦೫೩). 
೬. ತಲೆತಿರುಗಿ ತುಟಿಯೊಣಗಿ ಕಂಗಳ ಬಳೆ ಮರಳಿ ಬಸವಳಿಯೆ (ಕುಪ್ಮಾರ್ರೋ. 
೫-೩); ಆಲದೆಲೆಯೊಳ್‌ ಮಲಗಿಯೊಮ್ಮೆ ಮುಳುಗುತ್ತೊಡನೆ ತೇಲು 
ತೊರ್ವನೆಯುಗುಳ್ನೀರನುಗುಳುತ್ತೆ ಕಣ್ಣಾಲಿಗಳಿ ಮರಳಲ* ಮಹಾವಿಷ್ಣು 
ಮನದೊಳ್‌ ಭಯಂಗೊಳುತ (ಕಂ. ೫೬-೩೦). ೭. ಕಾಫಿಗೆ ನೀರು 
ಮರಳುತ್ತ ಇದೆ (ಶಾರ್ಗದ- ೪೯). ಮಲರ್‌; ೧. “ಮಲರ್‌ - 
ಪರಾಜ್ಮುಖೇ (ಹಿಂದಿರುಗು), ಪುಪ್ಪೇ ಚೆ” (ಕರುಂ): 
ಮರಳಿಮರಳಿ, ಮರಮರಳಿ (ದ್ವಿರುಕ್ತಿ) : ನೆರೆದ ಪುಣ್ಕದಿನಪ್ಪ ಸರಸೀ 
ಜಜಪ್ರಮುಖರುರುಳ್ವರಾ ನರಕದೊಳು ಮರಳಿಮರಳಿ (ಸಾನಂತ, 
ಮರಳಿಮರಳಿ ಯುಧಿಷ್ಠಿರನ ಮನದಿರವ ಭೀಮನ ಖತಿಯ . . . 
ಕೇಳಿದು ಮಜುಗಿದನು ನೃಪತಿ (ಕನಾ: ೬-೭); ಹೊರಳಿ ನೋಡು 
ಮರಮರಳ ನೋಡು ಒಳಗರಳಿ ನೋಡು ನೋಟ (ಕರಳು. 109-0೦). 
ಮರಳಿ ಎ ಪುನಃ; ತಿರುಗಿ: ಆಳ್ವನ ಬೆಸನಂ ಮರಳಿ ಕೇಳದ 
ಬೆಸೆಗಲಿಗಳುಮಂ (ಗಣಡು. 6-೩9 ವ); ಮರಳಿ ಬಿಜಯಂಗೈವುದು 
ಶರಣುಶರಣಾರ್ಥಿ (ಮಶಾರೇ. ಬ: ೩5-090); ಮರಳಿ ತನ್ನರಮನೆಗೆ ಬಂದು 
ರಾಜಾಂಗಣದೊಳ್ಲಿಂದು (ಶಾರಪು- ೨-೬6 ನ) ; ಮರಳಿ ನೀ ಯತ್ನಿಸು 
ಕಾರ್ಯವು ಫಲಿಸುವುದತಿಸುಲಭದೆ ಜಯವಹುದು (ಇತಾಶ- 0೫೪-೩). 
[ದೇ.॥ ತಮಿ. ಮಜಬ್ಗು; ಮಲ, ಮಲು ; ಕೊಡ, ಮರಿ; ತೆಲು. 

ಮರಲು, ಮಳ್ಳು, ಮಜಲು] 

ಮರಲ್ಮ್‌ 'ಮಲರ್‌', ನೋ. 

ಮರಲ್ಕ್‌ "ಮಲರ್‌್‌' ನೋ. 

ಮರಲ್ಲೂ, ಮರರ್ಚು, ಮರಳಿಚು, ಮರಳ್ಳು. ಮಲರ್ಚು (ಕ್ರಿ). ೧. 
ಹಿಂತಿರುಗಿಸಂ; ಹಿಮ್ಮೆಟ್ಟಿಸು; “ಮರಲ್ಹು-ಪರಾಜ್ಮುಖೀಕರಣೇ”(ಕನುರಾ); 
ತೊಲಗದ ಜವ್ವನಂ ತವದ ಮೆಚ್ಚು ಮರಲ್ಮುವ ನೋಟಂ (ಅತ್ರ. ೩-೫೨); 
ಬಿಚ್ಚತಂ ನಲಿವ ನಿಳಿಂಪನಿಕರಮಂ ಮರೆಲ್ವಿ (ಕರಥ್ರ- 0-೪೬ ವ); ನಿನ್ನ 
ಮಾತುಗಳ್‌ ಎನ್ನನ್‌ ಮನೆಗೆ ಮರಲ್ಹುವುದು'ಸ್ಪಷ್ಟಮೇ (2ರಶ್ರ. ೨೦-೪ 
೨. ತಿರುಗಿಸು; ಹೊರಳಿಸಂ : ಆತ್ಮಚಂಚುವಂ ನಿಡುಗೊರಲಿಂ 
ಮರಲ್ವಿ ನಿಜಪಕ್ಷದೊಳೊಯ್ಕನೆ ಸಾರ್ಚಿ (ಕಾಜಕೇ- ೬-೪)- ಸಿ ಮರರ್ಚು : 
"೧. ಬಿನ್ನಲಗೆಯ ದನವ ಕೊಣ್ಣು ಹೋಹಲ್ಲಿ ಆರಿಯರೊಡನೆ ಕಾದಿ 
ಮರರ್ಚಿದನು (ಎಕ: ೫1, ರಪಣ, ೦೨೫-೨;1)- ಮರಳಿಚು: ೧. ಮುರ 
ಹರ ರಥವ ಮರಳಿಚು ಮರಳಿಚೈ ರಥ ಮುಂಚುವುದೋ ಮನ ಮುಂಚು 
ವುದೊ ಎಂದ (ಕುನ್ಶಾಳ. ೦೫-೦೨), ಮರಳ್ಳು 2 ೧. ಇಚ್ಚೆಯಣ 
ಮಿಲ್ಲದೊಡಂ ತೆಗೆದಳ್‌ ಕರಂ ಮನಂ ಕಿಡೆ ಪೊಸತಪ್ಪುದೊಂದು ಪಿಡಿಗಂಕುಶ 
ಮಿಟ್ಟಿ ಮರಳ್ಳುವಂದದಿಂ (ರಂತ: ೩೭೬೨) ; ಮರಳು ಸಿಂಹಮನೆನಿಪ್ಪ 
ಘನಧ್ವನಿಯಾಯ್ತರಣ್ಯದೊಳ್‌ (೧೪. ೦-೮೩)- ಮಲರ್ಚು : ೩. ಮುಖ 
ಮೇಲಾಗುವಂತೆ ಮಾಡು; ಅಂಗಾತವಾಗಿರಿಸು: ನೆಲದೊಳೋರಂತಾಗೆ 
ಮಲರ್ಚಿಕ್ಕಿಯುಂದಿಂ ತಗುಳ್ಹು ನಾಭಿವರೆಗಂ ಬಸಿಅಂ ಪೋಟ್ಟು (ನಕ್ಕಾಗ: 
80-9೪) ; “ಮಲರ್ಜಿಕ್ಕಿ-ಹೊಟ್ಟೆಯಡಿಯಾಗಿ ಮಲಗಿಸಿ” (ರಾಣ. 
೨೨೦ ಬಕ್ಕ ಕಳು). [ಮರಲ್ಸ್‌ 4- ಚು) 

ಮರಲ್ವಿಲ್ಲ (ನಾ): ಹೂವಿನ ಬಿಲ್ಲುಳ್ಳವನಂ; ಮನ್ಮಥ : ಅಮರ್ದು 
ಗೊರಲೀಸರಂ ಮೆಯ್ಯಮರ್ದ ಮರಲ್ವಿಲ್ಲನಿಚಿಸಿತವಿಲಿ ತಣ್ಣದಿರಂ ಸಮಸಂದು 
'ಬಾಟ್ವಿ ಜಗಮಂ ಸಮೆವಲರಿಚನೇಟ್ಸ್‌ದಾಟ್ಗಿ ಚಿಕೆದೇವೇಂದ್ರಂ (6ಶ್ರ8- 
೪೩-೦೪). [ಮರಲ್ಮ್‌ (ಮಲರ್‌) - ಬಿಲ್ಲು (ಎಬಿಲ್‌)+ - ಆ] 


ಮರಲ್ಲರವಿ ೬೯೪೮ 


ಮರಲ್ಸರವಿ (ನಾ). ಹೂವಿನಿಂದ ಕಟ್ಟಿದ ಹುರಿ ; ಹೂವಿನ ದಂಡೆ: 
ಆಗಸಕ್ಕೇಣಿಯಿಕ್ಕುವೆವೆಂಬರಂಬುಧಿಯ ಬೇಗ ದಾಂಟುವೆವೆಂಬರಾ ಮರಲ್ಲರವಿ 
ಯಲಿ ನಾಗಗಳ ಕಟ್ಟಿ ಮೆಟ್ಟುವೆವೆಂಬ ದುಪ್ಪವಂಚಕರ ಮಾತಂ ಕೇಳಿ 
(6೪,೫. 1೨-0. [ಮರಲ್ಯ್‌ (ಎ. ಮಲರ್‌) 4 ಸರವ್ಮಿ) 

ಮರವ (ನಾ). ಒಂದು ಬಗೆಯ ಪಕ್ಷಿ: ದುರಿಸೆ ಗಿಳಿ ಪರ್ದು ಮರವಂ 
ಮರಕುಟಿಗಂ ಪುಜಲೆ , . , ಮುನ್ನೀ ಗಿರಿವರದೊಳ್ಳುಟ್ಟಿ ನೆಗಬ್ಬವು 
(ಸೂಕ್ತಿಸು- ೩-೦9೬). [?] 

ಮರವಜ್ರ (ನಾ). (ಮರಮಬಟ್ಟುಗಳಲ್ಲಿ ಬಿರುಕುಂಟಾದ ಕಡೆಯಲ್ಲಿ, 
ಅದನ್ನು ಮಂಚ್ಚಲು ಉಪಯೋಗಿಸುವ) ಒಂದು ಬಗೆಯ ಅಂಟು : 
ಅವನ ರೆಪ್ಪೆಗಳು ಮರವಜ್ರದ ಸರಿಯನ್ನು ಬಳಿದಂತೆ ಬಿಗಿದುಕೊಂಡಿವೆ 
(ತುರಾಯಿ- ೩೦). [ಮರ್ಕ 4 ವಜ್ರ] 

ಮರವಡ (ನಾ). ಅಮೇಧ್ಯವನ್ನು ಹಾಕುವ ಸಾಧನ (2): ಕಕ್ಷ 
ವೆಂಬುದು ಕವುಚಿನ ತವರುಮನೆ ಅಮಳೋಕ್ಕವೆಂಬುದು ಬಾಯ ಬಗದಳ 
ಮುಖಸೆಜ್ಜೆಯೆಂಬುದು ಪಾಂಡುರೋಗ ಕರಸ್ಥಳವೆಂಬುದು ಮರವಡದ 
ಕುಳಿ (9ರತ0- 06೭-893) ; ಮಲದ ಮರವಡ ಮೂತ್ರದಾಗರವೆಲು 
ತೊಗಲು ನರಮಾಂಸಮಯ ಕ್ರಿಮಿಕುಲದ ಜನ್ಮಸ್ಥಾನ ಕಾಯವಿದು 
(aes. 00-00-೬). [ಮರ್ಕ 4 ಇ ಪಡುಕ್ಕ,] 

'ಮರವಡು, ಮರಂಬಡು (ಕ್ರಿ)... ೧. ಚಲನೆಯಿಲ್ಲದಿರು ; ನಿಶ್ವಲ 
ವಾಗಿರು ; ಸ್ತಬ್ಧವಾಗಿರು: ಮರವಟ್ಟು ಕುಡದೆ ಕಲ್ಪಮಹೀಜಂ 
ನಿಂದುವು (60ಫ. ೬-೬೪) ; ಅತ್ತ ಸುಭದ್ರೆಯುಮೊಡಲುರಿಯುತ್ತಿರೆ 
ಮರವಟ್ಟು ವಿಜಯನಿರ್ದತ್ತಲೆ ನೋಡುತ್ತಿರೆ ಸುಸಾಳಭಂಜಕೆಗೆತ್ತುದು 
ಕೆಳದಿಯರ ತಂಡಮಾಕೆಯ ರೂಪಂ (ಕಕ. ೩-೩೪) ; ಸರಸವಾಡುವುದು 
ಸರಿಯಲ್ಲೆಂದುಳಿದರೆ ಮರವಡುವಳು ಮರದ ಬೊಂಬೆಯ ಮಾಟದೊಳು 
(೫೨8: ೬-4೦): ೨. ಜೋಮು ಹಿಡಿ: ಮೆಯ್‌ ಮರವಟ್ಟಂತಿರೆ 
ನೋಡೆ ಪೇಟ್‌ ನರಡಿಯಾಯ್ತೆಂದು ನಿಶ್ಚೈಸಿ (ಕೋಕ. ೪-300: 
ಮರಂಬಡು : ೧: ಕಂಡು ಕಣ್‌ ನಟ್ಟು.ಕಾಲ್‌ ನಟ್ಟು ನಿಂದನು ಮರಂ 
ಬಟ್ಟು (ಶ್ರೀಣತಾ, 6-0೭) " ಮಲವಡು ' ಪರಾ. (ಮರ್ಕ ಪಡು] 

ಮರವಡೆ (ನಾ). ವೃಕ್ಷಗಳ ಆದಾಯದ ಮೇಲೆ ಹಾಕುವ ಒಂದು 
ಬಗೆಯ ತೆರಿಗೆ : ಮಾವಡೆ ಮರವಡೆ ಕುಳವಡೆ ಸಾರಡೆ . . , ಸಂತೆ 
ಉಂಟಾದ ಹಲ ಉಪಾಧಿಗಳೂ ಸಹ ಸೇರ್ಸಿ ಕೊಟ್ಟೆವು (4 33-11 
9-4 : 1470): ತೋಟಿ ತುಡಿಗೆ ಗದೆ ಬೆದಲು ಮಾವಡೆ ಮರದಡೆ ನಿಧಿ 
ನಿಕ್ಷೇಪ (ಎ೪. ಸ, ಶುಳಶಾ- 0-4೬ ; 1541). 'ಮಾವಡೆ' ಪರಾ: 

[- ತಮಿ. ಮರವಟೈ] 

ಮರವಣೆ (ನಾ). ಮರದಿಂದ ಮಾಡಿದ ಆಸನ. - ಪೀಠ : ಪೊಸವೆಸರ್‌, 
ಎಳವದಿರ್‌, ಮರವಣೆ (ಕಾರೂ: «0 ಉಂ); ಮರವಣೆ[ಣಣ. ಣಿ)ಗಂ 
ಬೀಣೆಗಮಂತರವನಾವುದೊ (ವಾನ. ೬ಜ)- [ಮರ್ಮ * ಮಣೆ] 

ಮರವಲಗೆ (ನಾ). ಮರದ ಹಲಗೆ: ಶರಧಿಮಧ್ಯದಿ ಹಡಗೊಡೆದು 
ಮುಳುಗಲಾ ಮರವಲಗೆಯ ಪಿಡಿದವನು ಭರದಿ ತಡಿಯ ಸಾರ್ದು (ತೀಠಂತಾಂ- 
€-೪)- [ಮರ + ಪಲಗೆ] 

ಮರವಳಿ (ನಾ). ಮರಗಳಿಂದ ಬರುವ ಉತ್ಪನ್ನ ; ಮರದಿಂದ 
ದೊರಕುವ ಹಣ್ಣು. ಕಾಯಿ, ಎಲೆ ಮುಂತಾದುವು: ಸೊಪ್ಪಿನ 
ತೋಟ ತಿಪ್ಪೇಹಳ್ಳ ಶ್ರೀಗಂಧ ಹೊರತಾದ ಮರನಳಿ (ಜುಣಕ. 0; 
ಆ ಊರುಗಳ ನೆಲಕರ ಮರವಳಿಗಳನ್ನು ಬಿಟ್ಟದ್ದು ಹಾಗಿರಲಿ (464. ೩೬)- 

[ಮರ್ಕ -- -- ವಿ] 

ಮರವಳಿಕಂದಾಯ (ನಾ). ಮರಗಳ ಉತ್ಪನ್ನದ ಮೇಲೆ ಹಾಕುವ 

ಒಂದು ಬಗೆಯ ತೆರಿಗೆ : ಹೊಲದಲ್ಲಿರುವ ಹುಣಸೆ ಹಲಸಿನ ಮರಗಳಿಗೆ 


ತ್ರ 


15 


$5 


40 


ಮರವಾಳ್ಕ್‌ 


ಮಾತ್ರ ಫಲಿವಿದ್ದಂತೆ ೧ ಹಣದಿಂದ ೨ ಹಣದೆ ವರೆಗೆ ಮರವಳಿಕಂದಾಯ 
ವನ್ನು ನಿಷ್ಕರ್ಷೆಮಾಡಿದರು (ಮಕಾರ. 1, 034). [ಮರವಳಿ 4 ಕಂದಾಯ) 


ಮರವಳವಟ್ಟ (ನಾ)- ಇ ವಂರವಳಿಕಂದಾಯ : ಹಾಡಾರೆಂಬ ಮನೆದೆರಿಗೆ 


ಮರವಳಿಮ್ಟ . . . ಎನ್ನುತ... . ಕೊನೆಮೊದಲಿಲ್ಲದೆ ಹಣ ಹೊನ್ನು ತೆರು 
ತಿರಬೇಕು (2೬9. 083-4). [ಮರವಳಿ - ವಟ್ಟ] 


ಮರವಾನಸ, ಮರವಾನಿಸ (ನಾ). ಮರದಿಂದ ಮಾಡಿದ ಗಂಡಸಿನ 


ವಿಗ್ರಹ: ಪೊಯ್ವ ಸಿಡಿಲ್‌ ಕಾರಿರುಳೊಳಗುರ್ವಂ ಪಡೆದಿರೆ ಮರವಾನಸನಿನೆ 
ತಪಸ್ವಿ ಮರಮೊದಲಿರ್ದಂ (60. ೬-೬೨); ದುಃಖಂಗೆಯ್ವರ ನಡುವಿರ್ದುಂ 
ಧರ್ಮಕಥುಶ್ರವಣದಿಂ ನಿಶ್ಚಳನಾಗಿರ್ದರಸೆನಂ ಕಂಡಿದೇನೀಯರಸಂ. 
ಮರವಾನ [೫೫೦- ನಿ] ಸನೊ ಮೇಣ್‌ ಲೆಪ್ಪದರಸನೊ ಪೇಟ್‌ಂ (ಕನಸ. 
೨೫-೪೬ ಕ). ಮರವಾನಿಸ ; ನಿನಗಿನಿತುಂ ಕರುಣಮಿಲ್ಲ ಮರವಾನಿಸನೈ. 
(೪62. ೨-68) ; ಅಗಲ್ಲು ಪೋದಂ . . , ಎನಸುಂ ಮರವಾನಿಸನಾದ 
ನೆಂಬಿನಂ (ಶೃತೃತು. ೦೩-೪೩) - [ಮರ್ಕ - ಮಾನಸ್ಕ (ಆ ಮಾನುಸ)] 


ಮರವಾನಸಿ (ನಾ)- ಮರದಿಂದ ಮಾಡಿದ ಹೆಂಗಸಿನ ವಿಗ್ರಹ: ನೋಡ 
(ನಾ). ಗ್ರಃ 


ಮಾನಸೆಯಣಮಲ್ಲಳೀಕೆ ಮರವಾನಸಿ[ ೫೫. ಸೆ]ಯಾಗಿಯುಮಾದುದೊಂದು 
ಮಾನಸಿಕೆ (62ಪು- ೦೨-೩೪). [ಮರವಾನಸ 2. ಇ] 


ಮರವಾನಸೆ, ಮರವಾನಿಸೆ (ನಾ). ಇ ಮರವಾನಸಿ ; ಆ ನುಡಿಯೆಂದೆಂಬ 


ಶೂಲ - - , ಮಾನಸವನು ಕೀಲಿಸಲಂದವಳು ಮರವಾನಸೆಯಂತಿರ್ದಳಾಗ 
(09-4೬-0೦೩). ಮರವಾನಿಸೆ ; ಅರವಿಂದವಕ್ತಿ ಕೋಮಳೆ 
ಕಡುಗಾಡಿಕಾರ್ತಿ ಮರವಾನಿಸೆಯೆಂಬುದನುಂಟುಮಾಡಿದೌ (ರರ್ಮುಮ್ಮು- 
8-060) ; ಮರಮಾನಿಸೆಯಂದೆಮನನುಕರಿಸಿದಗೋ  ಎನಲಸಿಯಲ್ಲ್‌ 
ಮೆಯ್ಮಟ!ದುಜ್‌ ಬೆಅಗಾದಳ್‌ ನೃಪಸುತನಂ ನೋಡಿ (ರಣ: 
೪-33). [ ಮರವಾನಸ + ಎಷ] 


ಮರವಾನಿಸ "ಮರವಾನಸ' ನೋ. 
ಮರವಾನಿಸೆ "ಮರವಾನಸೆ' ನೋ. 
ಮರವಾರ್ಯ (ಕ್ರಿ). ೧. ರಭಸದಿಂದ ನುಗ್ಗು; ಜೋರಾಗಿ ಡಿಕ್ಕಿ 


ಹೊಡೆ: ದೆಸೆಗಳ್ಳಿ ಬೆರ್ಚಿ ಮೂಂಕಿಅೌವ ವನಮಸಿಸಿಗಳಿಂ ಮದಹ್ತು 
ಯಂತೆ ಮರವಾಯ್ವ ಪುಲಿಗಳಿನತಿಭಯಂಕರಾಕಾರಮಪ್ಪ ದ್ವೈತವನಕ್ಕೆ 
ಬಂದು (ಕಂಕಣ. ೭೨೯ ರ); ವನಮಂ ಪೊಕ್ಕು ಮರಮಸದಿಂ 
ಮರವಾಯ್ಡು ಮರದುಜುಗಲಂ ಕಿಟ್ರೀಡಾಡುವಲ್ಲಿ (ರೀ: ೫-೦೧೬ 8). 
೨. ಮರವನ್ನು ಹತ್ತು: 'ಕುಳಿಲೆಂದು ಮರವಾಯ್ಡು ಬಿನದಿಪ್ಪದು. 
(18m. ೬೯-೩೩೬)- [ ಮರ, 4 ಪಾಯ್‌, ] 


ಮರವಾಲೆ, ಮರಹಾಲೆ (ನಾ). ಒಂದು ಬಗೆಯ ಮರ: *“ಜೀವವೃಕ್ಷ 


ಮರವಾಲೆ” (ಓಂ. ೬): ಮರಹಾಲೆ; “ ಯಶಸ್ಮರೀ-ಮರಹಾಲೆ * 
(ಓ೩೦- ೦೩೦). [ಮರ್ಕ 4 ಪಾಲ್ಕೆ 


ಮರವಾವು (ನಾ). (ಮರದಲ್ಲಿ ವಾಸಿಸುವ) ಒಂದು ಬಗೆಯ ಹಾವು: 


ಆರಗಿಳಿಗಳೆರಡು ಶಮ್ಮಯ ಶಿಶುವಂ ಮರವಾವು ಪಿಡಿಯೆ ಸುಯಲ್‌ 
ಪಿರಿದುಂ ದುಃಖದೊಳಳುತ್ತಮಿರಲ" (್ರಿಜ್ಞಂ: 00-90) ; ನರಿ ಪೂತಿವೆಕ್ಕು 
ನಕುಲಂ ಮರವಾವುಗಳೆಂಬವಾಗಳುಂ ಕರಮೆಸೆದಿರ್ಪಿನಂ ಮೆಣಕಿದುದಾ ವಿಪಿನಂ 
ವಿಪಿನದ್ಮಕಂದರಂ (ಕ. “ಅರವಾವು' ಪರಾ. 

[ಮರ್ಕ 4 ಪಾವ] 


ಮರವಾಳ್‌, (ನಾ)- ೧- ಮರದ ಜೀವನ; ವ, ೈಕ್ಷದ ಬಾಳು. ಫಿ. (ಆಲಂ) 


ನೀರಸವಾದ ಬಾಳು,-ಜೀವನ : ನಲ್ಮೆ ಹೂ ಹಲ್ಲೆ ಮರವಾಳ್ಥಿ 
ಗೆಲ್ಲಂ (೦ರ. ೭೩-೦೩೦)- [ಮರ್ಕ -. ಬುಳ್ಕ್‌ (ಬಾಟ್‌) 


«| ಮರವಾಳ್‌, (ನಾ). ಮರದ ಕತ್ತಿ, ಖಡ್ಗ : ಕರವಾಳಂ ಮಸೆವಂದದೆ. 


ಮರವಾಳಂ ಮಸೆಯೆ ಕೂರಿತಕ್ಕುಮೆ (ಗರಾಯು.೨-೫) ; ಸುರಿಗೆ[ಯಿ] 


ಮರವಾಟ್‌ 


ನಾಡು[ಗುಮಂತಾ] ಮರೆವಾಳಂ ಕೊಂಡು ಬೀಸುತಿರ್ಕು೦ (ಬಂಶಂ: ೩-೨೬): 
[ಮರ್ಮ 4 ಬಾಳ್‌] 

ಮರವಾಟ್‌, ಮರಬಾಳೆ (ನು). ಒಂದು ಬಗೆಯ ಬಾಳೆ; ಕಾಡುಬಾಳೆ : 
“ಕಾಷ್ಠಕದಳೀ -ಮರವಾಟ್‌” (೬49. ೬೨). ಮರಬಾಳೆ ; ಆ ರಾಮ 
ನುಮದಿಂ ಕಂಗೊಳಿಸಿ , . . ಮರಬಾಳೆ ಕಲ್ಯಾಣ ಬೂದಿಬಾಳೆಗಳಿಂದಲಿಸೆ 
ದಿರ್ದುದು (ಹರೋ. ೨೩-೪).. [ಮರ್ಕ 4 ಬಾಬ್‌] 

ಮರವಿ. ಮರಗಿ, ವಂರಗೆ, ಮರಾಯಿ, ವರರಿಗೆ (ನಾ)- (ಮರ. ಬಳಪದ 
ಕಲ್ಲು ಅಥವಾ ಮಣ್ಣಿನಿಂದ ಮಾಡುವ) ಅಗಲವಾದ ಬಾಯಿಯುಳ್ಳ 
ಪಾತ್ರೆ: ಲಂಕರೊಕ್ಕಲಲ್ಲಿ ಆಜುತಿಂಗಳ್ಳೆ ಮುಣೆತಿವಿಗೆ ಮರವಿಯೆಂಬಿ 
ವೊಂದಕ್ಕುಂ ವರ್ಷಕ್ಕೆ ಮಂಚವೊಂದಕ್ಕುಂ ಅಲ್ಲವರಸಿನಂ ಶುಂಠಿ ಬೆಳ್ಳುಳ್ಳಿ 
ಬಜೆ ಭದ್ರಮುಸ್ತೆಯೆಂಬವು ಮೊದಲಾಗಿ ತೂಗಿ ಮಾಜುವ ಭಣ್ಮಂಗಳ್ಳಿ 
ಹೇಲಿಿಂಗಯ್ವಲಂ (ಎ೩- ೫1%; «೬-೨6; 1135). ಮರಗಿ ; “ಅವಗಾಹ 
ಮೆನೆ ಮರಗಿಯಕ್ಕು” (ಕುಂ. ೬೩-೨೬). ಮರೆಗೆ : ಯದುವಿನ ತಾಯಿ 
ಕಲ್ಲಿನ ಮರಗೆಯನ್ಲಿ ಮಸಾಲೆ ಕುಟ್ಟುತಾ ಇರುತ್ತಾಳೆ (ಸಾಜೇಶ್‌- ೫೫), 
ಮರಾಯಿ: : ನೀರು ಅಕ್ಕಚ್ಚು ಕುಡಿಯಲು ಅಲ್ಲಲ್ಲಿ ಮಣ್ಣಿನ ಮರಾಯಿ 
ಗಳನ್ನು ಕುತ್ತಿಗೆಯ ವರೆಗೆ ಹೂಳಿರುವರು (೫೪: 9). ಮರಿಗೆ: 
ಎತ್ತುಗಳು ಮರಿಗೆ ಕಡೀತಾ ಆದಾವೆ! . . . ಮೇವು ಹರಕೊಂಡು ಬಂದು 
ಹಾಕ್ರಿ (ಕೆಳುತು- ೦೫೬); ಎಲ್ಲರೂ ಹೆಣ್ಣು ಹೆತ್ತರೆ ಮಾರಮ್ಮ ಮರಿಗೆ ಹೆತ್ತಳು 
(ಗಾರ): [ದೇ.॥ ತಮಿ. ಮರವೈ ; ಮಲ. ಮರೆವಿ ; ತುಳು, ಮರಾಯಿ] 

ಮರವಿಲ್‌, ಮರಬಿಲ್ಲು (ನಾ). ಒಂದು ಬಗೆಯ ಬಿಲ್ಲು; ಬಿದಿರಿನ 
ಬಿಲ್ಲು: ತೊಟ್ಟೆಕ್ಕವಡಂ ಮರದಿಲ್‌ ಕಟ್ಟಿದ ಪಣೆಕಟ್ಟು ಬೇಂಟಿವಜ 
(ತಶಶಾ: 3-8೬) ; ಕರಿಂಕುವಡೆದ ಬಿಂಜದಡವಿಯಂತೆ ಕರ್ಗನೆಗನಿತು ಕೊಳು 
ವೇಲ್‌ಸಿದ ಮರವಿಲ್ಲುಂ ಪಿಡಿದ ದೊಣೆಯುಂ (ಎರ್ಕನೂ. ೪-೪3 ನ), 
ಮರಬಿಲ್ಲು : ಮರಬಿನ್ಲು ಬಾಣ ಬಡಿಕೋಲುವಲೆಯು ಜಾಯಿಲಗಳಂ 
ಪಿಡಿದು. - . ಅಗಣಿತದ ಲುಬ್ಬಕರು ಬಂದು ನಿಂದು (ತನನೋ. ೦೬-೦೨) ; 
ಕಾವಲ ಮಂದಿಗಳು ಇವರನ್ನು ಕಂಡು ಬಾಗಿಲ ಕದಗಳ ಹಾಕಿ ಹಗೆಗಳನ್ನು 
ಮರಬಿದ್ಲಿನಲ್ಲಿ ಇಟ್ಟು ಗುಲ್ಲು ಮಾಡಿದರು (8ತ್ರಶಾ- ೨೦). [ಮರ್ಮ --ಬಿಲ್‌,] 

ಮರವೀಣೆ (ನಾ). ಮರದಿಂದ ಮಾಡಿದ ವೀಣೆ: ಕುಣಿದಿಲ್ಲ 
ಕೊರಳು ಮಣಿದಲ್ಲ ಬೆರಳು ಮರವೀಣೆ ಮಿಡಿಸಲಹುದೇ (ಹೃರಸ. ೩೯-೪). 

[ಮರ 4 ವೀಣೆ,] 

ಮರವು 'ಮಲಿವು' ನೋ. 

ಮರವುಟ್ಟು (ನಾ). ಮರದಿಂದ ಮಾಡಿದ ಹುಟ್ಟು : ತೆಗೆ ಹಿಮವನೆಂದು 
ಮರವುಟ್ಟಿನಿಂ ತೆಗೆಯಿಸಲ್‌ (ಕಲರ. ಕ: ೧೬೩-೦೦), [ಮರ್ಕ _.- ಪುಟ್ಟು) 

ಮರವುಣಿ (ನಾ). ಮರವನ್ನು ದಹಿಸುವಂತಹುದು; ಬೆಂಕಿ: ತಳಿರಂಬನಂ 
ಮರವುಣಿಗೆ ಬೇಳ್ವೆಂ (ಕಂರಿವಿ. ೨೦-೩೪)... [ಮರ್ಮ * --ಉಣಿ] 

ಮರವೂರ್‌, ಮಜಿವೂರ್‌ (ನಾ)- ಒಂದು ಊರಿನ ಹೆಸರು: ನಗರೂರ 
ಬೆಳ್ಳಿಯರುಂ ಮರವೂರ ವಣ್ಣಾಕರುಂ. . . ನರಸಾಕ್ಷಿ (ಮಲಂ. ೦೯೨೭. 
606-98; 726). ಮಜವೂರ್‌; ನೀತಿಮಾರ್ಗ್ಗ ಪೆರ್ಮ್ಮನಡಿಗಳ್‌ ಸ್ವರ್ಗ 
ಮೇಲ್‌ದನ್ನು ಮಜವೂರ ಬಬಿಯಮ್ಮಂ ಕಿಚ್ಚುವೊಕ್ಕಂ (ಎಕ. ೪, 5ರಕ- 
೨೩-೦೦; 915) "ಮರೂರ"' ಪರಾ. [ಮರ್ಯ 4 ಊರ್‌] 

ಮರವೆ "'ಮಲಿವೆ' ನೋ. 

ಮರವೆ, (ನಾ). (ಕೆರೆ. ಕಟ್ಟೆಗಳ) ನೀರು ಹೋಗುವ ಕಂಡಿ; ತೂಬು: 
ಶ್ಯಾಮಣ್ಣನವರು ಊರಿನ ದೊಡ್ಡಕೆರೆಯನ್ನು ದುರಸ್ತು ಮಾಡಿಸಿ ಅದಕ್ಕೆ 
ಒಂದು ಮರವೆಯನ್ನು ಕಟ್ಟಿಸಿದರಷ್ಟೆ (ಊರುಳ. ೩). 

[ದೇ.॥ ತೆಲು. ಮರವ, ಮರುವ] 
ಮರವೆಗೂಡು (ಕ್ರಿ)- (ರುಚಿ ಕಂಡುಹಿಡಿಯಲು ಆಶಕ್ತವಾಗಿ) ಮರ 


೬೯೪೯ 


0. 


38 


ಮರಸುಕೂರು 


ಗಟ್ಟಿದಂತಾಗು; ಜಡ್ಡುಗಟ್ಟು: ಬಾಯಿಯಲ್ಲಿ ಅಂಟುಗೂಡಿ, ಕಹಿಯಾಗಿ, 
ಮರವೆಗೂಡಿ . . - ಅಡಿಗಡಿಗೆ ಶೀತವೂ ತೋರುತ್ತ ಈ ಲಕ್ಷಣಗಳೆೊಡಗೂಡಿ 
ರ್ಪುದೇ ಶ್ಲೇಷ್ಮಪಿತ್ತ್ವಜ್ವ ರವೆನಿಸಿಕೊಳ್ಳುವುದು (14: ೪0). 
[ಮರವೈೆ ( ಎ ಮಜವೈ 4 ಕೂಡ್ಕು) 
ಮರವೆಸ, ಮರವೆಸನ (ನಾ). ಮರದಿಂದ ಯಾವುದಾದರೂ ವಸ್ತು 
ವನ್ನು ತಯಾರಿಸುವುದು ಮತ್ತು ಹಾಗೆ ತಯಾರಿಸಿದ ವಸ್ತು; ಮರ 
ಗೆಲಸ ವಂತ್ತು ಅದರಿಂದ ತಯಾರಿಸಿದ ವಸ್ತು: ಅಯ್ಕಣಂ ಮರವೆಸ 
ದೊಪ್ಪವಿಟ್ಟಗೆಯ ದನ್ತದ ಚಿತ್ರದ ಶಾಸ್ತ್ರಯುಕ್ತಮಾಗಿರೆ ಬೆಸಗೆಯ್ದ 
(3933. 31-ii, 032-೩8; 1082); ಕರು. ಕರುವಿಂಗೆ ಕಣ್ಣೆಜವಿ ಕಲ್ಮೆಸ 
ದೋಜೆಗೆ ಸಟ್ಟಿನಚ್ಚು ಕಂಡರಣೆಗೆ ಮಂಡನೆಂ ಮರವೆಸಕ್ಕೆ (ಬಂತ್ಯ. ೨-೩೬) 
ಮರವೆಸನ : ಜೀರ್ನ್ನವಾದ ಮರವೆಸನನು ಬಲಿಯಿಸೆಂದು ಹೇಳಿದಲ್ಲಿ (ಇಳ. 
೪೬ ಶೇರೂರು. 3೪-೩; 1208): [ಮರ್ಮ 4 ಬೆಸ] 


ಮರವೆಸನ "ಮರವೆಸ' ನೋ. 


ಮರಸಕಾಗೆ (ನಾ). ಒಂದು ಬಗೆಯ ಸಸ್ಯ: ಮರಸಣಿ, ಮರಸಣಾಗೆ, 
ಮುಂಡಿಗಿಡ (ನೈಕಿ. ೩-೬೪), [? ಕಾಗೆ] 
ಮರಸಣಿ (ನಾ): ಒಂದು ಬಗೆಯ ಸಸ್ಯ: ' ಮರಸಣಿ: ಮರಸಕಾಗೆ, 


ಮುಂಡಿಗಿಡ (ಮೈ 80- ೫-೬೮). [?] 

ಮರಸಣಿಗೆ (ನಾ)- ಒಂದು ಬಗೆಯ ಸಸ್ಯ; ಕೆಸುವಿನ ಜಾತಿಯ ದೊಡ್ಡ 
ಗಿಡ, p ಇದರ ಗೆಡ್ಡೆಯನ್ನು ಮೇಲೋಗರಕ್ಕೆ ಬಳಸುತ್ತುರೆ : 
ಮರಸಣಿಗೆಯ ಗಡ್ಡೆಯ ತಿಂದೇ ತಿಂದು ಗಂಟಲೆ ಕಟ್ಟಿಹುದು (ಕಾಶೀ, ಬ); 

ದ ಮರಸಣಿಗೆ ಅವರ ಮನೆಗೆ ಮುಟ್ಟಿಸಿ (೫೫. (0). 

[ ಇಮರಸಣಿ?] 

ಮರಸದ (ನಾ): ಒಂದು ಬಗೆಯ ಸಸ್ಯ : ಮರಸದ, ಬಗಲಿ, ಹಂಜರಿಕೆ 
ಕುಚ್ಚು, ಮರಸುತ್ತುಬಳ್ಳಿ (ಕ್ಕು 8೧. 0೬-೨೯೨). [1] 

ಮರಸರಿಗೆ (ನಾ): ಮರದ ಪಾತ್ರೆ (?) : ಅಂತಾಕೆಗಳ್‌ ತೂಗಿ ತೊನೆವ 
ತೊನೆಪಂಗಳುಮಂ ಮರಸರಿಗೆವಿಡಿದು ಬಿಲ್ವಿಡಿದಾಡುವ ಬೂತಾಟಂಗಳುಮಂ 
ನೋಡಿ (ಶುಶಥಾ- ೪-೯೦ ನ); “ಮರಸರಿಗೆವಿಡದು-ದೊಡ್ಡ ಚಿಂಬನ್ನು 
ಹಿಡಿದುಕೊಂಡು (1) (ಕುಕರೀ. ೦೬೪). [ಮರ್ಮ *- ಚರಿಗೈ ] 

ಮರಸರ್ಪ (ನಾ). (ಆಕಾಶದಲ್ಲಿ ಕಾಣಿಸುವ ಉತ್ಪಾತಸೂಚಿಯಾದ) 
ದೊಡ್ಡಹಾವು; ರಾಹು! ಮರಸರ್ಪಂ ಮೂಡೆ ಮೂಡಲ್‌ ನೃಪತಿಗೆ 

- ಎ ಅಪಾಯಂ ( ಊಕೋಶ- 9-10);  ಮರಸರ್ಪನೊಗೆಯೆ ಕಾಳೆಗ 

ಮಕ್ಕುಂ (ಊೋಕೋಶ- ೪-೪3). [ಮರ್ಮ 4 ಸರ್ಪ] 

ಮರಸಲ್ಲು (ಕ್ರಿ)- ಚಲನೆಯಿಲ್ಲದಾಗು : ಮೈಯೊಳಗೆ ಮರಸಂದು ಮಸ 
ಗಾಡಿದೆನು ಮಿಡುಕಿಗೆ ನಾನು (ಶ್ಮಸ- 0%-8) [ಮರ್ಮ 4 ಸಲ್ಲು(-ಆಸಲ್ಮ್‌)] 

ಮರಸ್ಕು 'ಮಜಿಸಿಯಿಸು' ನೋ. 

ಮರಸ್ಕು 'ಮಜಿಸ್ಕು' ನೋ. 

ಮರಸುಕಟ್ಟು (ಕ್ರಿ). ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಲು ಮರದ 
ಮೇಲೆ ಅಡಗಿ ಕುಳಿತುಕೊಳ್ಳಲು ಅಟ್ಟವನ್ನು ಕಟ್ಟು : ಮರವನ್ನು 
ಹತ್ತಿ ಮರಸುಕಟ್ಟಿ ಕುಳಿತು ಹೊಡೆಯುವುದು (೧4: ೩). 

[ಮರಸ್ಕು (< ಮಲಸ್ಕು) -- ಕಟ್ಟು] 

ಮರಸುಕೂರು (ಕ್ರಿ): ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಲು. 
ಮರದ ಮೇಲೆ ಕಟ್ಟಿರುವ ಮರಸಿನ ಮೇಲೆ ಕುಳಿತುಕೊಳ್ಳು ; 
ಪಣ್ಮರಕೆ ಮರಸುಕೂತವರಂತೆ, ಮೋನದಿಂದೆಳ್ನರಿಂ ರಾಮಾದಿಗಳ್‌ ನಿಟ್ಟಿಸಿರೆ. 
(ಶ್ರೀರಾಶಾ, ೩೦೩-೬೨), ಕಾಡಿನಲ್ಲಿದ್ದ ಒಂದು ಹಣ್ಣಿನ ಮರಕ್ಕೆ ಮರಸು 
ಕೂರಲು ಹೋಗಿದ್ದನು (ಕಾತೂರು- ೪). 

[ಮರಸ್ಕು (ಎ ಮಜಸ್ಕು) 4 ಕೂರ್ಕು ( ಆ ಕೂರ್ಶ)) 


ಮರಸುತ್ತು 


ಮರಸುತ್ತು, ಮಲಸುತ್ತು, ಮಲಸೂತ್ರ (ನಾ)- ೧. ತಿರುಪಿನಾಕಾರದ 
ಒಂದು ಬಗೆಯ ' ಬಾಣ (?) : ಮರಸುತ್ತನಿಸಲೊಡಂ ಭೋರ್ಗರೆ 
ದೈತರ್ಪಾ ಸರಲ್ಲಳಂ. ಖಂಡಿಸುತುಂ ಬರುತಿರ್ದುವು , . . ನಿಶಿತವಿಶಿಖಾ 
ವಳಿಗಳ್‌ ( ಹತ ೬-೩೬) ; ಮರಸುತ್ತನೆಚ್ಚು ತತ್ಕಚರರ ಶರಸಂಘಾತ 
ಮೆಲ್ಲಮಂ ಖಂಡಿಸಿ (ಮಜಾ: 00-44)- : ೨. ತಿರುಪು; ತಿರುಗಣಿ: 
ಇದಕ್ಕೆ ಮರಸುತ್ತಿನ ನಿಯಮವೆಂದು (cork sory 016) ಹೆಸರು 
(೫, ೩೩೨). ಮಲಸುತ್ತು ; ೨, ಮೊಳೆ ಮಾಡಲಿಕ್ಕೆ ತಿಳಿಯದ 
ಕಮ್ಮಾರ ಮಲಸುತ್ತು ಮಾಡಿಯಾನೇ ? (ಗಾಂ). ಮಲಸೂತ್ರ : 
ವಿ. ಈ ಕೊತ್ತಳೆಗಳ ಬಳಿಯಲ್ಲಿ ವೊಳಮೈಯಲ್ಲಿ ಮಲಸೂತ್ರದಂಥ ಜನೆ 
ಯಲ್ಲಿ ಮೇಲೆ ಯೇರಲಿಕ್ಕೆ ಪಾವಟಿಗೆಗಳಿರುತ್ತವೆ ( ಕಠಾಗೆ. ಒಂ) ; 
ಮಲಸೂತ್ರದೊಳಗಿಂದ ಕೊಳವೆಯನ್ನು ತಿರುವಿ ( ಮುಂಡು. 3-೭೨ )- 
[ದೇ॥- ತೆಲು. ಮರಚುಟ್ಟು, ಮಲುಚುಟ್ಟು, / ಮರಾ. ಮಳಸುತ್ರ, 
ಮಳಸ ಎತ್ರ, ಮಲಸೂತ್ರ] 
ಮರಸುತ್ತುಬಳ್ಳಿ (ನಾ)-: ಒಂದು ಬಗೆಯ ಸಸ್ಯ: ಮರಸದ, ಬಗುಲಿ, 
ಹಂಜರಿಕೆಕುಚ್ಚು, ಮರಸುತ್ತುಬಳ್ಳಿ (ಬೈ ೩- ೦೬-೫೨). 
[ಮರ್ಮ 4 ಸುತ್ತು, 4 ಬಳ್ಳಿ) 
ಮರಸುಬಾಗಿಲು (ನಾ). * ಗೋಡೆಯಲ್ಲಿ ಪ್ರತ್ಯೇಕವಾಗಿದ್ದಂತೆ 
ತೋರದ ಹಾಗೆ... ಬಣ್ಣ ಹಾಕಿದ. ಗೋಡೆಯ ಮುಖಕ್ಕೆ 
ಸಮನಾಗಿಟ್ಟಿರುವ ಬಾಗಿಲು ; ಮರಸೆಂಬಾಗಿಲು” (20400. ಉಕ). 
[ ಮರಸ್ಕು ( ವ ಮಅಸ್ಕು ) 4 ಬಾಗಿಲು ( < ಬಾಗಿಲ್‌) ] 
ಮರಸುಬೇಟೆ (ನಾ). ಮರೆಯಲ್ಲಿ ಅಡಗಿಕೊಂಡು ಮಾಡುವ ಬೇಟೆ : 
ಮರಸುಬೇಟೆ : ಇದರಲ್ಲಿ ಬೇಟೆಗಾರನು ಕಾಡಿನಲ್ಲಿ ಪ್ರಾಣಿಗಳು ತಿರುಗಾ 
ಡುವ ಕಡೆಯಲ್ಲಾಗಲೀ, ಯಾವುದಾದರೊಂದು ಹಣ್ಣಿನ ಮರದಲ್ಲಾಗಲೀ 
ಮರೆ ಮಾಡಿಕೊಂಡು ಕುಳಿತು ಪ್ರಾಣಿಗಳನ್ನು ಕಾಯುತ್ತಾನೆ (ಹುಂ. ಬ; 
ಹತ್ತಾರು ಜನರನ್ನು ಬಲಿ ತೆಗೆದುಕೊಂಡಿದ್ದ ಹುಲಿ. ;.. ಮರಸುಬೇಟಿ 
ಯಲ್ಲಿ ನಿಷ್ಠಾ ತನಾಗಿದ್ದ ಸಂಕಪ್ಪನ ರಕ್ತ ಹೀರಿತ್ತು (ಕತಾ. 11, 833). 
[ ಮರಸ್ಕು ( ಇ ಮಜಸ್ಕು ) 4 ಬೇಟೆ ( ೬ ಬೆಂಟಿ) ] 
ಮರಸಾತೆ (ನಾ). ಒಂದು ಬಗೆಯ ದೊಡ್ಡಜಾತಿಯ 
(88a: 90-044). [ ಮರ್ಮ 4 ಸೌತೆ ( ಇ ಸವತೆ) ) 
ಮರಹಟ್ಟ 'ಮರಾಟ' ನೋ. 
ಮರಹತ 'ಮರಾಟ' ನೋ. 
ಮರಹತ್ತಿ (ನಾ). ಮರವಾಗಿ ಬೆಳೆಯುವ ಒಂದು ಬಗೆಯ ಹತ್ತಿ ; 
ದೊಡ್ಡಹತ್ತಿ : ಮರಹತ್ತಿಯ ಬೇರನು ಅಗಿದು ಕಿವಿಯಲ್ಲಿ ಉರುವಲು 
ವೃಶ್ಚಿಕ ಹರಾ (058. 0೬-೨) ; ಇದರಲ್ಲಿ ಮತ್ತೊಂದು ಪ್ರಕಾರದ ಮರ 
ಹತ್ತಿ ಎಂದು, ಕರಿ ಹತ್ತಿ ಎಂದು ಎರಡು ವಿಧಗಳುಂಟು - (ಕೃತ ೩೪). 
[ಮರ್ಮ 4 ಹತ್ತಿ (ಎಪಟ್ತಿ)] 
ಮೆರಹಮ್ಮತ್‌: 'ಮರಾಮತ್ತು' ನೋ. 
ಮರಹಮ್ಮತ್ತು "ಮರಾಮತ್ತು' ನೋ. 
ಮರಹರಳು (ನಾ)- ಒಂದು ಬಗೆಯ ಔಡಲ ಗಿಡ-; ದೊಡ್ಡಹರಳು : 
ದೊಡ್ಡಹರಳು, ಬೆಟ್ಟಹರಳು, ತುರುಕಹರಳು, ಮರಹರಳು. ಕಾಡು 
ಹರಳು (ಖೈ. ೪೬-೩) ; ತಂಗಡಿ, ಕಕ್ಕೆ, ಮರಹರಳು, ಕಸ್ತೂರಿ 
ಜಾಲಿ: ಬನ್ನಿ (ಕನ್ಮುತು. ೨೬೬). [ಮರ್ಕ + ಹರಳು ( ಎ. ಪರಲ್‌)] 
ಮರಹಟುವೆ "ಮರಹಜುಹೆ' ನೋ. 
ಮರಹಟುಜೆ, ವಂರಹುವೆ (ನಾ): ಒಂದು ಬಗೆಯ ಹರುವೆಸೊಪ್ಪು : 
* ಮರಹಯಹೆ ಆಕುಕರ್ಣಿಕೆಯಕ್ಕು * (ಟೂಗಣ. ೩8-0೪). ಮರೆಹಳುವೆ: 
(ಐ. [ಮರ್ಕ 4 ಹಜುಹೆ ] 


ಸೌತೆ: 


೬೯೫೦ 


1s 


40 


ಮರಳುಪಾಡಿ 


ಮರಹಾಟ "ಮರಾಟ' ನೋ. 

ಮರಹಾಟಮೊಗ್ಗೆ 'ಮರಾಟಿಮೊಗ್ಗು' ನೋ. 

ಮರಹಾಲೆ "ಮರವಾಲೆ' ನೋ. N 

ಮರಹು 'ಮಜಪ್ಕು' ನೋ. 

ಮರಹುಣಿಸೆ (ನಾ). ಒಂದು ಬಗೆಯ ದೊಡ್ಡಜಾತಿಯ ಹುಣಿಸೆ: 
*`ತಿಂತ್ರಿಡೀಕು, ಚುಕ್ರಂ, ವೃಕ್ಷಾಮ್ಲಂ ೩ ಮರಹುಣಿಸೇಹಣ್ಣು. ಹುಳಿ 
ಹಣ್ಣು” (ಸಿಠ್ಮಾಂತಿ- ೨9). [ಮರ್ಮ -.- ಹುಣಿಸೆ (ಪೂಸೆ)) 

ಮರಳಿ 'ಮರಲ್ಸ್‌' ನೋ. 

ಮರಳಚ್ಚು (ನ). ಮರಳಿನಲ್ಲಿ ಬರೆದು ಮಾಡಿದೆ ಒಂದು ಬಗೆಯ 
ಅಚ್ಚು : ಕಂಟಿ ಅಥವಾ ಚೂಪಾದ ಮರಗಡ್ಡಿಯಿಂದ ಕೊರೆದ ಮರಳಚ್ಚಿ 
ನಲ್ಲಿ ಎರಕ ಹೊಯ್ದು ಈ ಶಾಸನವನ್ನು ತಯಾರಿಸಲಾಗಿದೆ. (ಉತ ೦೬), 

[ ಮರಳ್ಳು (ಆ ಮಣಲ್‌) 4. ಅಚ್ಚು] 

ಮರಳಿ (ನಾ). ಒಂದು ಬಗೆಯ. ಸಸ್ಯ; ಕೊಗ್ಗಿಲಿ ಮರಳಿ, ಕೊಂಂಜಿ, 
ವಜ್ರನೀಲಿ (£30. 1೪-0೫0೭). "ಮರಳೆ" ಪರಾ: [?] 

ಮರಳಿಚು 'ಮರಲ್ಲು' ನೋ. 


[ಮರಳಿಸು (ಕ್ರ)- ೧. ಹಿಂತಿರುಗಿಸು ; ಫಾವಸ್ಸು ಬರುವಂತೆ ಮಾಡು : 


ಚಿತ್ತವೆನಗೊಬ್ಬನಲಿ ಸಿಲುಕಿತು ಮರಳಿವೊಡೆ ಕಮಲಾಕ್ಷಗಳವಲ್ಲ (ತಳಕ. ೩-೩೩); 
ಬಸವವಸುಪೋಗಲದನುಸಿರೆ ಮರಳಿಸಿ ಚೆನ್ನಬಸವಣ್ಣನೊಪ್ಪಿರ್ದನು (404: 
೬ ಸೂತತೆ). ' ವಿ. ಸಂತ್ತಿಸಂ ; ತಿರುಗಿಸು ; ಶಂಕಿನಿಯೆಂಬ ದೇವತೆ ಪಿಡಿ 
ದೊಡಾ ಕೂಸು ... ಬೆಚ್ಚುಗುಂ, ಕಣ್ಣ ಮರಳಿಸುಗುಂ, ವಿಕಾರವೆರಸಿ: 
ನೋಡುಗುಂ (ಕಾಂತ, 0-೭). ೩. (ನೀರು ಮೊದಲಾದ) ದ್ರವ 
ಪದಾರ್ಥಗಳನ್ನು ಕುದಿಸು : ಸ್ಟೌ ಹತ್ತಿಸಿದವರು ಒಂದು ಕೊಳಗ ನೀರು 
ಮರಳಿಸಿ, , . ಎಂದರು (ಕುಯುತ್ರೆ. ೪). 
[ಮರಳ್ಳು (ಇಮರಲ್‌) 4 ಎ ಇಸ್ಕು) 

'ಮರಳ್ಳು 'ಮರಲ್ಕ್‌` ನೋ. 

ಮರಳ್ಕು 'ಮಣಲ್‌" ನೋ. 

ಮರಳುಉಮ್ಮತ್ತಿ "ಮರುಳುಮ್ಮತ' ನೋ. 

ಮರಳುಗಲ್ಲು (ನಾ). ಕೆಂಪು ಮರಳಿನಿಂದಾಗುವ ಒಂದು ಬಗೆಯ ಕಲ್ಲು; 
ಈ ಹಜಾರವು ಸುಮಾರು ೮೦. ಮರಳುಗಲ್ಲುಕಂಬಗಳಿಂದ ಕೂಡಿ ಮರದ 
ಮೇಲ್ಭುವಣಿಯನ್ನು ಹೊಂದಿತ್ತು (ಕಾಕರ. ೪೪): ಇಂಥ ಪ್ರದೇಶವು ಒಂದು 
ಕಾಲದಲ್ಲಿ ಮೇಲಕ್ಕೆ ತಳ್ಳಲ್ಪಟ್ಟರೆ, ಅದೇ ಮರಳುಗಲ್ಲಿನ (Sandstone) 
ಬೆಟ್ಟವೆನಿಸುವರದು (ಅಂತ್ರ. 7, ೦೬). 

[ಮರಳ್ಳು (ಆಮಣಲ್‌) 3 ಕಲು (<ಕಲ್‌,)] 

ಮರಳುಗಾಡು "ಮರಳ್ಗಾಡು' ನೋ. 

ಮರಳುಚಿಗಟ (ನಾ)- ಒಂದು ಬಗೆಯ ಸಣ್ಣ ರೆಕ್ಕೆ ಹುಳು, -ಚಿಗಟ ; 
ನೀರಿನ ಅಂಚನಲ್ಲಿರಬಹುದಾದ ಸಣ್ಣನಳ್ಳಿ: ಸೊಳ್ಳೆ ಮರಿಗಳು, ಮರಳುಚಿಗಟ 
ಮತ್ತಿತರ ಕೀಟಗಳನ್ನು ಆರಿಸಿ ತಿನ್ನುತ್ತವೆ (8. ೩೦). 

[ ಮರಳ್ಳು (ಎಮಣಲ್‌) 4 ಚಿಗಟ (ಎಚಿಕ್ಕುಟ) ] 

ಮರಳದಲೆ (ನಾ). ಹಿಂದಿರುಗುವಿಕೆ ; ವಾಪಸ್ಸಾಗುವಿಕೆ : ಶರಾಧಿಯ 
ವಡಬಾನಳನ ದಳ್ಳುರಿಯ ವರ್ಮವ ತಿವಿವ “ತುಂಬಿಗೆ ಸುರಳುದಲೆಯುಂಟಾ 
ದಡದು ಭವಭವದ ಪುಣ್ಮಫಲ (ಕುನ್ಮಾರ್ರೋ. 9-೪೬); ಕಂಗಳ ಮರಳುದಲ್ಲಿ 
ಯನು ಮಾಣಿಸುವ. ಬಹುಶಿಲ್ಬಕಾಶಲದ - ಪುರವಿಭವಲಕ್ಷ್ಮಿಯನು ಕಂಡು 
(ed 4-00.00). [ಮರಳ್ಳು («ಎಮರಲ್‌) 4. -. ತಲೆ] 

ಮರಳುದಿಣ್ಣೆ "ಮಣಲ್ಲಿಣ್ಣೆ' ನೋ. 

ಮರಳುಪಾಡಿ (ನಾ). (?) : ತಿಳ ೨ ಮರಳುಪಾಡಿ ಬಿಡೆಕಾರಾ ಮೂ ೩ 
(ana. ೦೦, ಮಂಗಳೂ, ೩೩6-೪ ; 1338). [?1) 


ಮರಳುಮತ್ತ 


ಮರಳುಮತ್ತ 'ಮರುಳುಮ್ಮತ` ನೋ. 

ಮರಳೆ (ನಾ). ಒಂದು ಬಗೆಯ ಸಸ್ಯ ಮತ್ತು ಅದರ ಹೂವು : ಆಗಿನ 
ಕಾಲದ ತೋಟಗಳಲ್ಲಿ ಅವರು ಹೆಚ್ಚು ಪ್ರೀತಿಯಿಂದ ಬೆಳೆಸುತ್ತಿದ್ದ 
ಹೂಗಳೆಂದರೆ ಪಾದರಿ . , - ಮರಳೆ, ಮಲ್ಲಿಗೆ, ಸಂಪಿಗೆ, ಕೇತಕಿ ಮುಂತಾ 
ದವು (2೩೫. ೩). "ಮರಳಿ' ಪರಾ. [21 

ಮರಳೊತ್ತು (ಕ್ರಿ). ಹಿಂದಕ್ಕೆ ಒತ್ತು; ಹಿಮ್ಮೆಟ್ಟೆಸು : ಮೇರುಗಿರಿಯಂ 
ಮರಳೊತ್ತುವ ವಜ್ರಮ್ನುಯಂ ತಳದೊಳಗಿರ್ದಿಲಾಗೆ ಪೊಸೆದಿಕ್ಕುವ . , . 
ಆಳವಂ ಸಮಂತು ತಳೆದಂ (ತಂರ್ರಫ್ಯ: ೬-೨6)- 

[ಮರಳ್‌ (ಇ ಮರರ್ಲ್ಯ) 4 ಒತ್ತು] 

ಮರಳ್ಗಾಡು, ಮರಳುಗಾಡು (ನಾ). ಉಸುಕು ತುಂಬಿದ ಪ್ರವೇಶ; 
ಮರುಭೂಮಿ : ನಿನ್ನ ಮೈಯ ಮರಳ್ಳಾಡಿನಲ್ಲಿ , - . ಅರಸಿ ನೋಡು! 
(ಕಲ್ಕೋಂ ೨-0೩); ಮರಳ್ಳಾ ಡಿನಲ್ಲಿ ಬಿಸಿಲ್ಲುದುರೇನೇ ನಿಜವಾದ ನೀರೂಂತ 
ನಂಬಿ , - . ಪ್ರುಣಬಿಟ್ಟೊ:೧ದ್ದಾರೆ (ರಡ. ೯). ಮರಳುಗಾಡು : 
ಮರಳುಗಾಡಿನಲ್ಲಿ ತಣ್ಣೀರಿನ ಕೊಳ ಗೋಚರಿಸುವಂತೆ ಮುಂದೆ ಒಂದಾ 
ನೊಂದು ಕುಲಕ್ಕೆ ಆ ಸಂಪತ್ತೂ ದೊರೆಯಬಹುದು (ಉರು. 6೪) ; 


ನಿಲ್ಲಿಸಬಲ್ಲಷ್ಟು ಶಕ್ತಿಯುಕ್ತವಾಗಿದ್ದು (ರೂಮೂ- ೦)- 
[ಮರಳ್ಳು (-ಇಮಣಲ್‌) 4 ಕಾಡು] 

ಮರಳ್ಚು 'ಮರಲ್ಹು' ನೋ: 

ಮರಾಟ, ಮರಹಟ್ಟಿ, ಮರಹತ, ಮರಹಾಟ, ಮರಾಠ, ಮಾರಾಟ್ಕ 
(ನಾ): ಮಹಾರಾಷ್ಟ್ರವೆಂಬ ಒಂದು ದೇಶ ಮತ್ತು ಅಲ್ಲಿಯ ಜನ: 
ಪೊಣರ್ದು `ಪೊಣರ್ದಾ ಮರಾಟರ೦* ತಣಿದಾ ತಳ್ಳಿಯನೆ ಬಿಟ್ಟು ತಟ್ಟನೆ 
ತಳರ್ದರ್‌ (8ಕ್ರತಿ- ೩-36). ಮರಹಟ್ಟ: ನರ್ಮದು ಗೋದಾ ಪರಿಸರದ 
ವರೆಗೂ ಅಲ್ಲಲ್ಲಿ ನೆಲಸಿರಬೇಕೆಂಬುವನ್ನ್ನು. ಸೂಚಿಸುವ. ವಿದರ್ಭದ 
“ಮರಹಟ್ಟಿ' ಎಂಬ ದೇಶೀಯ ಪರ್ಯಾಯನಾಮವು ಐತಿಹಾಸಿಕ 
ಮಹತ್ವದ್ದಾಗಿದೆ. : (ಕರಗ, ೩). , ಮರಹತ: ಮರಹತನಜ*ಕೆಯ 
ಕಡುಗಲಿ (ಕರಣ: ೭-೪): ಮರಹಾಟ : `ಮರಹಾಟಮೊಗ್ಗೆ' ಪರಾ. 
ಮರಾತ : ಮರಾಠರಲ್ಲಿ. ಪೇಷ್ಟೆ ಮನೆತನ ಪ್ರಸಿದ್ಧವಾದುದು (649): 
ಮಾಡುಟ್ಕ:: ಲಾಟ ಪಾಂಚಾಳ... ಸ್ತ್ರೀರಾಜ್ಯ ಕೊಂಗು ಮಾರಾಟ 
ಮೊದಲಾದ ದೇಶದ ಶರಣಸಂಕುಲಂ ಬರುತಿರ್ದುದುತ್ಸವದೊಳು (404. 
೬80); ಹಿರಿಯರ ಕಲೆಯಿಂ ದೊರಕಿತು ಮಾರಾಟರ ರುಜ್ಮೋದಯವು 
(ತೊತತೆ0೬೩).. [.-ಮರಾ. ಮರಾಠರು; ಹಿಂ. ಮರಹಟು, ಮರಹತಾ, 
ಮರಾಠಾ-/ಪ್ರಾ. ಮರಹಟ್ಟಿ ಮರಟ್ಯ/ಸಂ. ಮಹಾರಾಷ್ಟ್ರ] 

ಮರಾಟಿ,. ಮರಾಠಿ (ಗು)- ೧. ಮಹಾರಾಷ್ಟ್ರದೇಶಕ್ಕೆ ಸಂಬಂಧಿಸಿದ; 
ಮಹಾರಾಷ್ಟ್ರದ; (9- (ನಾ). ೨. ಮಹಾರಾಷ್ಟ್ರದ ಜನ ಮತ್ತು 
ಅವರ ಭಾಷೆ: ಆ ಉಲದಲ್ಲಿ ಮಡುಟಿಯದರು ಓದುಬರೆಹವನ್ನು ಕಲಿವು 
ದರಲ್ಲಿ ಆಷ್ಟು ಅಕ್ಕರೆಯುಳ್ಳವರಾಗಿರಲಿಲ್ಲ (638. ೨೬). ೩- ಹಳದಿಬಣ್ಣದ 
ಹೂವುಗಳನ್ನು ಬಿಡುವ ಒಂದು ಬಗೆಯ ಔಷಧೀಸಸ್ಯ : 
'ಮರಾಟಿಮೊಗ್ಗು' ಪರಾ. ಮರಾಠಿ: ೧. ಲಗ್ನದ ವಿಧಾನಗಳು 
ಮರಾಠೀಜನರಂತೆ ಆಗುತ್ತವೆ (ಕಾಗೆ. ೦೭೫). ೨: ಮರಾಠಿಯಲ್ಲಿ ಪತ್ರ 
ವ್ಯವಹಾರ ಮಾಡಿ ಮರಾಠಿ ಪಟ್ಟಿಗಳನ್ನು ಜೇಡಿಸುವವರಿಗೆ ನೂರಕ್ಕೆ ಒಂದು 
ರೂಪಾಯಿ ಅಡತಿ ಬಿದ್ದೀತು (ಮುಂಬಖ್ಕಾ, ೨೭) ; ಅರ್ಥಾತ್‌ ಮಾತೆಲ್ಲ 
ಮರಾಧಿಯಲ್ಲಿತ್ತಿ (ಸಮತ - ೩೦೮)- 

[- ಮರಾ, ಮರಾಠೀ; ಹಿಂ, ಮರಹಟೀ, ಮರಹರೀ, ಮರಾಠೀ,/ 

ಶ್ರಾ. ಮರಹಟ್ಮೀ] 

ಮರಾಟಿಮೊಗ್ಗು. ವಂರಹಾಟಮೊಗ್ಗೆ (ನಾ). (ವಂಸಾಲೆ ಅಥವಾ 


೬೯೫೧ 


40] ಪದಮೆರೆಡುಂ 


ಮರಾಲಪದಿ 


ಔಷಧಿಗೆ ಬಳಸುವ) ಒಂದಂ ಬಗೆಯ ಸಸ್ಯದ ಮೊಗ್ಗು ; ಒಂದು 
ಬಗೆಯ ಸಂಬಾರಪದಾರ್ಥ : ಮರಾಟಿಮೊಗ್ಗು, ಚೇನಾಸೋಂಪು 
(ಕತ ೪9-60). ಮರಹಾಟಮೊಗ್ಗೆ ; ಕರ್ಪುರಚೂರ್ನ ಮತ್ತೆ 
ಮರಹಾಟಮೊಗ್ಗೆಯು . . . ಮರ್ದಿಸಿದ ತಾಂಬೂಲಮುಮನಿತ್ತು 


ಕ| (ನಮೋ. ೨೭-೮೩). 


[ಮರಾಟಿ 4 ಮೊಗ್ಗು (೬ ಮೊಗ್ಗೆ)./ತಮಿ. ಮರುಟ್ವಿಮೊಕ್ಕಿ; 
ತೆಲು. ಮರಾಟಿಮೊಗ್ಗ) 

ಮರಾಠ "ಮರಾಟ' ನೋ. 

ಮರಾಠಿ 'ಮರಾಟಿ' ನೋ. 


39 | ಮರಾಮತ್ತು, ವಂರಹಮ್ಮುತ್‌, ಮರಹಮ್ಮತ್ತು (ನಾ)- ೧. ಸರಿಪಡಿ 


ಸುವಿಕೆ; ದಂರಸ್ತಿ; ಜೀರ್ಣೋದ್ಧಾರ: ತ್ರಿಕೂಟಾಚಲದ: ಮೂರು 
ಶಿಖರಗಳು . . . ಮರಾಮತ್ತು ತತ್ವಗಳಿಂದ ನೋಡಿದರೆ ಅಷ್ಟು 
ಭದ್ರವೆಂದು ಕಂಡುಬರುವುದಿಲ್ಲ (೬ಡ್ದುವಾ. ೦0: ಮರಹಮ್ಮತ್‌: ೨. 
ಕಟ್ಟಡ ನಿರ್ಮಾಣ ; ವಾಸ್ತುರಚನೆ: ರುರ್ಕಿ ಎಂಬ ಊರಿನಲ್ಲಿ ಇಂಜ 


38 ನೀರಿಂಗ್‌ಕಾಲೇಜ್‌ ಅಂದರೆ ಮರಹಮ್ಮತ್‌ ವಿಷಯಗಳನ್ನು ಬೋಧಿಸುವ 
ನಿರ್ಜನವಾದ ಮರಳುಗಾಡನ್ನು ನಮ್ಮ ಸ್ಮ್ಯೃತಿಪಥದಲ್ಲಿ ಎಳೆದು ತಂದು| ` 


ಪ್ರಖ್ಯಾತ ಪಾಠಶಾಲೆ ಇದೆ (ಗೋಳ. ೫2) - ಮರಹಮ್ಮತ್ತು : ೧. 
ನೀ ಬೇಗ ಮರಹಮ್ಮತ್ತು ಮುತ್ತದ್ದಿಯನು ಕರದುಕೊಂಡ್ನೋಗಿ (ರಂ. 
೩0-೪9) ; ಮುಜರಾಯಿ, ಮರಹಮ್ಮತ್ತು ಇವು ಆ ಕುಲದಲ್ಲಿ ಖರ್ಚಿನ 
ಮುಖ್ಯವೂದ ಬಾಬುಗಳು (ಕಿಶನ. 31, 40)- 


೭0 ಮರಾಮತ್ತುಇಲಾಖೆ, ಮರಹಮ್ಮತ್ತ್‌ಇಲಾಖೆಎ ಲೋಕೋಪಯೋಗಿ 


ಇಲಾಖೆ :  ಮರಾಯಶ್ತಿ ಇರಾಖೆಗೂ ಕಾರ್ಮಿಕ ಇಲಾಖೆಗೂ 
ಪತ್ರಗಳನ್ನು ಬರೆದು, . . ವಿಚಾರಿಸಿದರು (ಕಸುಸೂ. ೫); ರಸ್ತೆಯ 


ಉದ್ದವನ್ನು ಎಷ್ಟು ಜುಗರೂಕತೆಯಿಂದ ಮರಹವಸ್ಮಿತ್‌ಇಲಾಖೆಯವರು 
ಅಳಿದಿರುವರೋ - - - ಯಾರೂ ಇಲ್ಲವೆನ್ನುವ ಹಾಗಿಲ್ಲ (ಸ್ಕೋರು. ೨೬೪) 


16 [*-ಅರೆ. ಹಿಂ. ಮರಮ್ಮತ್‌] 


ಮರಾಯಿ `ಮರವಿ' ನೋ. 
ಮರಾಲ, ಮರುಳ್ಯ (ಗು): ೧. ಮೃದುವಾದ ; ಕೋಮಲವಾದ. 
(ನಾ). ೨. ಹಂಸಪಕ್ಷಿ. ೩. ಕಾಡಿಗೆ; ಅಂಜನ. ೪. ಕುದುರೆ, 
೫. ಮೋಡ ; ಮೇಘ. ೬. ಖಳ ; ಕಪಟಿ. ೭. ಕಾರಂಡದ ಪಕ್ಷಿ. 
| ೮.- ದಾಳಿಂಬೆಗಿಡಗಳಿರುವ ವನ. ಮರಾಳ್ಯ : ಅಪರುಬ್ಮಿಗೆ ಬರ್ಪ 
ಜರನ್ಮರಿಂಳವೋ ಪಿರಿದುಮೆನಲ್ಕ ಮೆಲ್ಲನಿಬ'ದತ್ತು . . . ಶಶಾಂಕಮಂಡಲಂ 
(ಉತ 0೩೭) ; . ಮೆಲ್ಲಡಿಯಿಡುವ ಮೃದುಗತಿಗೆ ಮರಾಳಂಗಳ್‌ 
ಮನವಿಕ್ಕೆ (8006, ೦೪-೨೫); ಮಯೂರ ಮರಾಳ . . . ಕುರರೀಪ್ಲವ 
ಪ್ರಕರದಿಂದೆ ವರಾಜಕುಮುನ್ನತಂ ವನಂ (ತಟ್ಮೂರ. ೪-೬): ೪. “ಮರಾಳಂ 


1) ಹಯಂ” (1:0: ೯. [ನಾಟ್ಯ] ನೃತ್ಯದ ಒಂದು ಗತಿ: 


ದೇಶೀಯ ಭೌಮಚಾರಿಗಳಲ್ಲಿ ಒಂದು ; p “ನಂದ್ಯಾವರ್ತಸ್ಥಾನಕ 
ದಲ್ಲಿ ನಿಂತುಕೊಂಡು ಒಂದು ಕಾಲಿನ ಮುಂಗಾಲನ್ನೂ ಇನ್ನೊಂದು 
ಕಾಲಿನ-ಹಿಮ್ಮಡಿಯನ್ನೂ ರೇಚಿತ ಮಾಡಿ ನಡೆಯುತ್ತ ಪಾದಗಳನ್ನು 
ಮುಂದಕ್ಕೆ ಪ್ರಸರಿಸುವುದು” (ಸ್ಮರ. ೩೨೦ ಗಡ್ಮಾಶುಜಾರ) : 
ನಂದ್ಯಾವರ್ತದ ತಾಣದೆ. ನಿಂದು ಮಡವಮನಗ್ರ 
ಮನೊಳ್ಳಿಂದೊದವಿ ರೇಚಿತದೆ ನಡೆಯಲ್‌ ಪದಪಿಂ ಮುಂತಣ್ಣೆ ನೀಡಲದುವೆ. 


ಮರುಳೆಂ (ಉಾಸ್ಕರಂ. ೩-೬೩). [ಸಂ.] 
ಮರಾಲಕ (ನಾ).ಹಂಸ ; ಮರಾಲ: ಚಣಮರಾಲ [ಕಾಕಾಂ. ೪]ಕಗಮನೆ. 
ಬಂದಳು (ಸತ್ರ. ೩0-00) - [ಸಂ.] 


ಆ [ಮರಾಲಪದಿ. ಮರಾಳಪದಿ (ನಾ). ಒಂದು ಬಗೆಯ ಸಸ್ಯ; ಹೆಂಸಪಾದಿ: 


“ಹಂಸಪಾದಿ: - . . ಮರಾಲಪದಿ, ಧೃತಮಂಡಲಿ" (ಸ್ಮತಿ. 9). 


ಮರಾಲಯಾನೆ 


ಮರಾಳಪದಿ: “ತ್ರಿಪದಿ ಧೃತಮಂಡಳಿ ಮರಾಳವದಿಯೆನೆ ಹಂಸಪಾದಿ" 

ಶ್‌ (ತುಂಗರಾ- 93) [ ಸಂ, ಮರಾಲಪದೀ] 
ಮಠಾಲಯಾನೆ, `ಮರಾಳಯಾನೆ (ನೌ). ಹಂಸದಂತೆ ಮಂದಗತಿಯಲ್ಲಿ 

ನಡೆಯುವವಳು ; ಮೃದುವಾದ ನಡಗೆಯುಳ್ಳವಳು : (1): 

ಮರಾಳಯಸನೆ : ಸುಬಾವ ಮರಾಳಯಾನೆಯರಪಾಂಗಮರೀಚಿಚಯರ | 8 

ತ್ರಿವರ್ಣಮರ ಗಟಕಿಯಿಸೆ (ಕಂಡ್ರ ಫ್ರ- ೭-೦0೪):  [ಸಂ. ಮರಾಲಯಾನಾ] 
ಮರಾಳ್ಕ 'ಮರಾಲ' ನೋ. 

ಮರಾಳ್ಕ 'ಮಲಾರ್ಕ' ನೋ. 

ಮೆರಾಳಗೂ (ನಾ). = ಮರಾಲಯಾನೆ : ಮರಾಳಗತಿಗಳ್‌ ಚಕ್ರುಂಕ 
ವಕ್ಷೋಜಮಂಡಳೆಯರ್‌ ವರ್ತಿಸಿದರ್‌. ಕುಮಾರನ ಮುನಶ್ಚಸಾರಕಾಸಾರ: 
ಮೊಳ (ಬೃತೃಶ್ರ- ೦೨-೦೦3). [ಸಂ. ಮರುಲಗತಿ] 

ಮರಾಳಗಾಮಿನಿ (ನಾ). ೬ ಮರಾಲಯಾನೆ : ವಾರಿಜಾನನೆಗೆ ಮರಾಳ 
ಗಾಮಿನಿಗೆ . .- ಸೀಮೆಯಾಯ್ತು ಜೀವನದಭಿಲಾಷೆ ಕಂತುಪರಿತಾಪದೊಳ್‌ 
(444: ೪-೬0). [ಸೆಂ ಮರಾಲಗಾಮಿನೀ] 

ಮಠಾಳತೂಳ (ನು). ಹಂಸದ ತುಪ್ಪಳ ; ಹಂಸತೂಲ : ಶಯನ 
ಸ್ಮಾಸದೊಳ್‌ ದುಕೂಲಪ್ರಚ್ಛದಾಚ್ಕಾ ನ್ಸಿದಿತ ಮರಾಳತೂಳೆಶಯ್ಯಾತಳ 
ಮನಲಂಕರಿಸಿದಲ್ಲಿ (310. 90-89 5). [ಸಂ. ಮರಾಲತೂಲ] 

ಮರಾಳನ್ಮಾಯ (ನಾ): .[ತರ್ಕಶಾ] ಲಾಕಿಕನ್ಮಾಯಗಳಲ್ಲಿ ಒಂದು; 
ಹಂಸವು ನೀರು ಬೆರೆಕ ಹಾಲಿನಲ್ಲಿ, ಹಾಲನ್ನು ಮಾತ್ರ ಹೀರಿಕೊಂಡು 
ನೀರನ್ನು ತೊರೆಯುವ ಕ್ರಮ; ಹಂಸಕ್ಷೀರನ್ಯಾಯ : ಪಾಪ 
ಪುಣ್ಯಂಗಳಂ ನೆರೆ ಮರುಳನ್ಮಾಯಮಾಗ್ಯೈದೆ ವಿಂಗಡಿಪ . . . ಸಾಗರದ 
ಪರಿಯೊಳಿಹ ಗಂಭೀರ ಗುಣ್ಣಿನಿಂ ತಸ್ಥೆನಿಂ ಕೇಳವನಿಪಾಲತಿಲಕ 
(tno: ೨-೦-೩೦). [ಸಂ, ಮರಾಲನ್ಮಾಯ] 

ಮರಾಳಪದಿ 'ಮರಾಲಪದಿ ` ನೋ, 

ಮರಾಳಯಾನೆ " ಮರಾಲಯಾನೆ ' ನೋ. 

ಮರಾಳಿ (ನಾ). ಹೆಣ್ಣುಹಂಸ : ಅಗಟತ್‌ ವಾರ್ಧಿಯಂ ಕೀಟಡಿಕುಂ 
ನಾನಾಮರುಳೀಬಹುಳಕಳಕಳಧ್ವಾನಸಂತಾನದಿಂದಂ (ಇಗ. ತಿ-00); ಸರಸಿ 
ರುಖಂಗಳಿಂದಿಟಿವ ಮತ್ತಮರಾಳಿಗಳಂತೆ (ಕರತ. ಓ-೩)- [ಸಂ. ಮರಾಲೀ] 

ಮರಿ “ಮಣ್‌” ನೋ. 

'ಮರಿಗಂಚಿ (ನಾ). ಮದುವೆಯಲ್ಲಿ ನಡೆಸುವ ಒಂದು ಸಂಪ್ರದಾಯದ 
ಆಚರಣೆಯ ವಿಧಿ ; ಕಿರಿಗಂಚಿಯ ಷಸಾರನೇ(ದಿನ ನಡೆಸುವ ಶಾಸ್ತ್ರ: 
ಇಲ್ಲಿಗೆ ಕಿರಿಗಂಚಿ ಮುಗಿಯಿತು. ಮಾರನೆಯ ದಿನ ಮರಿಗಂಚಿ. ಹೆಣ್ಣಿ ಕ್ಸ 
ಮನೆಯಲ್ಲಿ ಗಂಡಿಗೆ ., . ಆರತಿಎತ್ತುವುದು ಮುಂತಾದ: ಶಾಸ್ತ್ರಗಳು 
ನಡೆಯುತ್ತವೆ (ನನ್ನೂಕು- ೦೦೫) " ಕೆರಿಗಂಚಿ ಪರಾ. [? )- 

ಮರಿಗನದುರ (ನಾ). ಒಂದು ಬಗೆಯ ಮರ: "" ಚರ್ಮರಂಗಾ- 
'ಮರಿಗನಮರ `' (೬46. ೩೩). [೪ 4 ಮರ್ಕ] 

ಮರಿಗೆ" ಮರವಿ ' ನೋ. 

ಮರಿಚ (ನಾ). ಒಂದು ಬಗೆಯ ಸಂಬಾರಪದಾರ್ಥ : ಮೆಣಸು ; 
'* ವೇಲಧಂ, ಮರಿಚಂ, ಊಷಣಂ- ಈ ೩ ಮೆಣ (ಬ)ಸು " (ಜರಾಯು. 
900-943) ;  ಕುರರಕುಲತುಂಡಖಂಡಿತಮರಿಚಲತಾಪ್ರಚಯರುಚಿರನವ 
ಪಲ್ಲವದಂ,;.. . ಸೊಗಯಿಸುಗುಂ (ರಾಧ. ಇ); ಮರಿಚವ್ಯಾಕೀರ್ಣ 
ಪರ್ಣಂ ಕುರರತನುವಂ . . . ಕೊರ್ವಿಸೆ ಸೊಗಯಿಪುದೀ ಕಾನನೋದ್ವೇಶಂ 
(ಕತ್ಮಳ: ೫). [ಇಂ.] 

ಮರಿದುಂಬಿ * ಮಟ್‌ದುಂಬಿ ' ನೋ. 

ಮರಿಪಿಟ್ಟು (ನಾ). ಒಂದು ಬಗೆಯ ಆಭರಣ (2) : ವುಡಿಯೊಳಿಡುವ |4$ 
ಮಾಲೆಗಳುಂ $ವಿಯೊಳಿಡುವೋಲೆಗಳುಂ ಮರಿಖಟ್ಟು (೫೫. ಮರೆವ 


೬೯೫೨ 


ಮರಿಯಿಕ್ಕು 
ಪಟ್ಟಿ: ಅರುಪಿಂಗಳಿ]ಗಳುಮಿಟ್ಟುಕೊಳ್ಳೆ. ಬೊಟ್ಟುಗಳುಂ. ಮಿಡಿವ 
ಕಾಡಿಗೆಗಳು೦, , , ಮರಿಪಿಟ್ಟುಗಳಿಂ ತೀವುವ ನನೆಯಕ್ಕಿಗಳುಂ . . , 
ಎಸೆಯೆ (0೧೩ ೬3) 33 


ಮರಿಪುಗೊಳ್‌ (ಕಿ). ಸುವಾಸನೆಯನ್ನು ಪಡೆ : ಕಂಪಿನ ಕಣಿಯ 


ನೊಡೆದಂತೆ ಕೆಂಪಿನ ಕಂಪಿನ ಮಂಜರಿಯಂತೆ ಮಂಜರಿಸಿ ಮಗಮಗಿಸಿ 
ಮರಿಪುಗೊಂಡು. ಸೊಬಗು ಕೊಂಬುಗೊಂಡರಿಸಿನದೆ ಕೊಂಬುಗಳಂ ಸೊಪ್ಪು 
ಗುಟ್ಟಿ (6೧8: 03-೬೬ ೫). 1 <ಎಮರ್ಕು. 4 ಕೊಳ್‌] 


ಮರಿಮಗ “ ಮಲ್‌ಮಗ ' ನೋ. 
ಮರಿಮಗಳು (ನಾ): ಮೊಮ್ಮಗನ ಮಗಳು; ಪ್ರಪೌತ್ರಿ : ಇವಳು 


ಅವರ ಮರಿಮಗಳು (6ೂಟ್ರ. [ಮರಿ (ಎಮರ)+- ಮಗಳು(-ಮಗಳ್‌)] 


ಮರಿಮಿಂಚು (ನಾ). ಮಿಂಚಿನ ತುಂಡು ; ಚಿಮ್ಮಿದುದು ಜಿಂಕೆಮರಿ 


ಯೊಂದು . , . ಕರಿಮುಗಿಲ್ಲ ಬ್ಬದಿಂದೊಗೆವ ಮರಿಮಿಂಚಿನಲ್‌ (sn. 


4-೬೩), [ ಮರಿ (ಮಣ?) - ಮಿಂಚ್ಕು ] 


ಮರಿಮಾನು "ಮಖಲ್‌ಮಾನ್‌ ` ನೋ. 
ಮರಿಮೊಮ್ಮ (ನಾ). ಮೊಮ್ಮಗನ ಮಗ: ನಿನ್ನಜ್ಜ ಮುತ್ತಜ್ಜ ಮೂಲಜ್ಜ 


ರೆಬ್ಲರುಂ , . , ನಿನ್ನ ಮಗ ಮೊಮ್ಮ ಮರಿಮೊಮ್ಮರೊಳು ಜೀವಿಪ್ಪರ್‌ 
(ಶುಂಕುಕೆ. ೩). [ಮರಿ (ಎ ಮಂ?) + ಮೊಮ್ಮ ( <ಮರ್ಮ,)] 


ಮರಿಯಸೆ (ನಾ). ಒಂದು ಊರಿನ ಹೆಸರು : ಸ್ವಸ್ತಿಶ್ರೀ ಬಿಜಯಿತನು 


ಮರಿಯಸೆಯೊಳ್‌ ಭಗವತಿಯಂ ಪರಿಷ್ಟೆಗೆದ್ಲುದೊಡೆ. (ಬಣ. 0, 
೩6-4; (ತೆಯ 16). [?) 


ಮರಿಯಾದಿ "ಮರಿಯಾದೆ' ನೋ. 
ಮರಿಯಾದೆ, ಮರಿಯಾದಿ (ನಾ). ೧. ಎಲ್ಲೆ; ಗಡಿ; ಸೀಮೆ : ಮರಿಯಾದೆ. 


ಗಿಕ್ಕಿದ ಬೆಟ್ಟವಿದ್ದುದು ಮಾಲ್ಕವಂತಗಿರಿ (೪. ೬-೩). ಪಿ. ಗೌರವ; 
ಮನ್ನಣೆ: ಭೂತಳಾಧಿಪ ಮುನಿದು ಪೇಳಿನಿರ್ದುದನೆಂಬೆನೀತಗಿದು 
ಮರಿಯೂದೆಯೆನೆ (ಹತಳಾ- ೦೦-೬); ನಿಮ್ಮೊಳಿಹುದೆಮುಗುವ ಮರಿಯಾದೆಗಳು 
ದೂರದ ಸೇವೆ ತಾ ನಮಗುಚಿತವೆಂದನು (ಕರೋ: 8-೬೨). ೩. ಅರ್ಹತೆ; 
ಯೋಗ್ಯತೆ; ಔಚಿತ್ಯ: ಅವರವರ ಮರಿಯಾದೆ ಮೇರಯೊಳವರವರ 
ಸತ್ಕರಿಸಿ (644. ೩-೩0), ೪. ಮಾನ್ಯ; ಕೊಡುಗೆ : ಹಂನೆರಡು ಹೊಂನ 
ಮರಿಯಾದೆ ಹೋಲುಕೊಳಗ ದೇವರಿಗೆ. , . ಕೊಟ್ಟರು 6೫. xx, 
೦೯೫-೬೦; 1256): ೫. ಪದ್ಮತಿ; ನಿಯಮ ; ಸಂಪ್ರದಾಯ; ಈ 
ಮರಿಯಾದೆಯನಚ್‌ವೊರ್‌. - . ಕೊನ್ಮಾರ್‌ (4೪. ೪, ಕಕ್ಕ. $೦೪; 
ಪ; ವಿಟ್ಟು ([ಬಿ)ದಿರೂರ್ಸ್ವರ್ಗ್ಗಸ್ತೆಜಕಿಯ ಮರಿಯಾದೆ . ಕೊಟ್ಟರ್‌ 
(ಎಕ. 221 (2). 8085, ೦೨೪-೪; 810); ಆ ಮರಿಯಾದೆಯಲ್ಲಿ ಅಬದೊಳಂ. 
ಕುಳೆದೊಳಂ ಕ್ಹಳದೊಳಂ ಲಕಾರದೊಳಂ. ಪ್ರಾಸಕ್ಕೆ ಸಲ್ಲದು (ಕರು: ೪). 
೬. ರೀತಿ; ತರಹ : ಎಲಚಿಯ ತನಿವಣ್ಣಿನ ಮರಿಯಾದೆಯ ಕುದುರೆಗೆ. 
೬ ಕಣ್ಣವಲ್ಲಯೆಂಬರು (6ಕ್ಕಕ್ಕೆ- ೨-೨0 ಊೀಳು); ಗುಲುಗಂಜಿಯ ಮರಿ 
ಯಾದೆಯಲ್ಲಿ ಒಳಗೆ ವಿಷವ ತುಂಬಿಕೊಂಡು, ಹೊರಗೆ ರಮ್ಮವಾದಂಥಾ 
ಸ್ತೀಯರುಗಳಲ್ಲಿ ಮನುಷ್ಯನು ಹೇಗೆ ವಶ್ವಾಸವ ಮಾಡಬೇಕು? (ಜಕ್ಕ, 
೪೮೪). ಮರಿಯಾದಿ ; ೫. ಬಾಣಗಾವುಣ್ಣ ಬಾಳ್ಗಟ್ಟು ಮರಿಯಾದಿಯೊಳೆ 
ಸಲ್ವುದು (ಎಕ. 1೪ (ಖಿ. ತಾಮಠಾ. 34೬-೦೦; 1): [ವ ಸಂ, ಮರ್ಯಾದಾ] 


ಮರಿಯಿಕ್ಕು (ಕ್ರಿ). '೧. (ಪ್ರಾಣಿ ಪಕ್ಷಿಗಳು) ಮರಿಯನ್ನು ಹಾಕು... 


ಈಯು : ಹಲವು ಹಾಡಿನ ಹಕ್ಕಿ ಹಲವು ಭಾವದ ಹಕ್ಕಿ ಬಂದಿಲ್ಲಿ ಬೀಡನು 
ಬಿಟ್ಟು ಚಿಲಿಪಿಲಿಯೆನುತಿವೆ. ಮರಿಯಿಕ್ಯಿ ಮುದವುಕ್ಕಿ (ಇಂತ. ೩-೪. 
೨. (ಆಲಂ) ಮುಂದುವರಿ; ಸಾಗು : ಮುಂದೆ ಮಾತು ಮರಿಯಿಕ್ಕಿದವು. 
(ಊರು: ಎ), [ಮರಿ (ಎ ಮಜ?) 4 ಇಕ್ಕು) 


ಮರಿಹಕ್ಕಿ 


ಮರಿಹಕ್ಕಿ 'ಮಲ್‌ವಕ್ಕಿ" ನೋ. 
ಮರೀಚ (ನಾ). ನಾ ಮರಿಚ ; ಪಲ್ಲವಿಕೆಯಂ ಭವನಹರಿಣಂಗಳ್ಳೆ ಮರೀಚ 
ಪಲ್ಲವದಳಂಗಳಂ ನೀಡಲುಂ. . . ಪೇಟ್ವಿ  ಮನೋಹರಾಲಾಪಂಗಳಂ 
ಕೇಳುತ್ತಂ (99ರಂಪೂ. ೦೦೦೬). [8] 
ಮರೀಚಿ (ನಾ)- ೧. ಕಿರಣ ; ರಶ್ಮಿ: "ಉಸ್ರಃ . . . ಮರೀಚಿಃ - - . 
ಗೋ ಈ ೩೨ ರಶ್ಮಿಗಳ ಪೆಸರ್‌'' ( ಜಉಾಯು, 6೯); ಪ್ರಚಂಡ 
ಮಾರ್ತಾಂಡನಲರ್ಜುಗೆನ್ನ ಹೃದಯನಾಂಬುಜಮಂ ನಿಜವಾಜ್ಮರೀಚಿಯಿಂ 
(ಕಂತಥಾ- 0-9); ದಿನಕರಮರೀಚಿಯಿಂದಾದಪ್ಸರಸಿಯೊಳುದಿಸಿದ ಗೌರಿಗಂ 
೬.೬.೬ ಹೆಂಸಂಗಂ ಮಗಳಾಗಿ ಮಹಾಶ್ವೇತೆಯೆಂಬ ಪೆಸರಿಂ ನೆಗಟ್ತಿವೆತ್ತಲ್‌ 
(೫ರಂಕೂ ೬೯೪). ೨. ಬೆಳಕು; ಕಾಂತಿ: ತೋರಮುತ್ತಿನೈಸರದ 
ಮರೀಚಿಯಿಂ ಸಿರಿಯ ತಾಯ್ವನೆ ರಾಮನ ಪೇರುರಂ ಮನೋಹರ 
ಮೆನಿಸಿತ್ತು (ಕಣವೂ. 4-08೪): ೩. ಬಿಸಿಲುಗುದುರೆ ; ಮೃಗಜಲ : 
ಬಯಲ ಮಟ್‌ಯಲಡಗಿರ್ದ ಮರೀಚಿಯಂ[ಶಾಕಾಂ. ಮರೀಚನಂ, ಮರೀ 
ಚಕನಂ]ತೆ . . . ಗುಹೇಶ್ವರಾ ನಿಮ್ಮ ನಿಲವು (೪3: ೦-೪); ಬಾಂಬೊಳೆ 
ಬತ್ತಿತ್ತು ಮರೀಚಿ ಪೊಣ್ಮಿದುದರಣ್ಯಂ ಬೆಂದುದಾ ಗ್ರೀಷ್ಮದೊಳ್‌ (ಕ. 
೫). ೪. ಕೃಪಣ; ಜಿಪುಣ. ೫. ಸ್ವಾಯಂಭುವಮನುವಿನಿಂದ 
ಸೃಷ್ಟಿಯಾದ ದಶಪ್ರಜಾಪತಿಗಳಲ್ಲಿ ಅಥವಾ ಬ್ರಹ್ಮನ ಮಾನಸ 
ಪುತ್ರರಲ್ಲಿ ಒಬ್ಬ ಮಹರ್ಷಿಯ ಹೆಸರು: "'ಕಪಿಲಂ ಮರೀಚಿ. , . 
ಸುಮಾಂಡವ್ಕರೆಂದು ತಪಗೆಯ್ವ ಮಂಖ್ಯಯುಷಿಯರೆನಿಕ್ಕು” (ಕೂಗಣ. 
೬-00); ಅತ್ರಿ. . . ಮರೀಚಿ . . . ಉಪಮನ್ಮು ಮೊದಲಾರಷಸ್ಪಿ 
ಶೀತಿಸಹಸ್ರಯಪೀಶ್ವರರ್ಗನಂತಾಶ್ರಯಂಗಳುಂ ( ೬8೪. 30೬). [ಸಂ.) 
ಮರೀಚಿಕಾಜಲ (ನಾ). `ಸಹಿರ್ಯನ ಕಿರಣಗಳಿಂದುಂಟಾಗುವ ನೀರಿನ 
ಭ್ರಮೆ; ಬಿಸಿಲುಗುದುರೆ ; “'ಬಿಸಿಲ್ಲುದುರೆಯುಮಿರದೆ ಬಯಲ್ಕೊಟಳ 
ಮರೀಚಿಉಾಜಲಮಕ್ಕುಂ'' (ಕಂ. 93): ಮರೀಚಿಕಾಜಲದ ವಳಿಯಂತೆ 
ಆ ಸಂಗ ನಿಃಸಂಗ ಐಕೃಸ್ಥಲ (ನೋ. ೦೦೩-೪೪೬); 
ಪರಿುತ್ತಿರ್ಪ ಮರೀಚಿಕಾಜಲ . ., ತೋಲುವೈಸಿರಿ ಪುಲ್ಲಗ್ರದ ತುಂತುಲಸ್ಕಿ 
(ta 60), [8] 
ಮರೀಚಿಕೆ (ನಾ). ಇ ಮರೀಚಿಕಾಜಲ: ನೀರೆಡಿಕೆಗೆ ಮರೀಚಿಕೆಯಿಂದ 
ತಣಿವಹುದೆ (೪80- ೩6-00); ಜಳಜಸಖಂ ಜಳಕಿರಣಾವಳಿಯಂ ಪಿಳಿದಂತೆ 
ವೋಲ್‌ ಮುರೀಚಿಕೆ[ಶಾ೫9. ಕೆ] ಮೆಟ್‌ಗುಂ (ಉಕ: 3-೩೪). 
[ಸಂ. ಮರೀಚಿಕಾ] 
ಮರೀಚಿಪುರಾಣ (ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದು : 
ಸನತ್ಮುಮಾರಪುರಾಣ , , , ಮರೀಚಿ[ಣಕಾಂ. ಮರೀಚ, ಮಾರೀಚ, 
ಮಾರೀಚ್ಯ)ಪುರಾಣ ಭಾರ್ಗವಪುರಾಣಮೆಬವೇ ಆಯಾಯ ನಾಮಧೇಯ 
ಮುಳ್ಳವರಿಂ ನಿರೂಪಿತಂಗಳಾದ ಹದಿನೆಂಟು. ಉಪಪುರಾಣಂಗಳು 
(ode. ೪). [ಸು.) 
ಮರೀಚಿಮಾಲಿ (ನಾ). ಕಿರಣಗಳಿಂದ ಆವೃತನಾದವನು ; ಸೂರ್ಯು : 
ದ್ವಾದಶಗಣಸರಸ್ಸರೋಜವಿದಳನಕೋಭಾಪ್ರಭಾವಪ್ರಸವಪಾರೀಣದಿವ್ಯವಚನ 
ಮರೀಚಿಸಾಲಿರೋಚಿರ್ನಿಚಯತ್ರಿಜಗಬ್ಬೊಡಾಮಣಿ 
[<ಸೆಂ. ಮರೀಚಿಮೂಲಿನ್‌] 
ಮರು 'ಮಜ್ಮು' ನೋ. 
ಮರ್ಕು (ನಾ). ಸುವಾಸನೆಯ ಎಲೆಗಳನ್ನುಳ್ಳ ಒಂದು ಬಗೆಯ ಸಸ್ಯ ; 
ಮರುಗ: “ಮರು ಮರುವಕಂ ಫಣಿರ್ಜಕಪೆಕ್ಸು” (ಮುಂಗಳಾ- ೬೯-೨೭). 
[ಆ ಸಂ. ಮರುವ್ಯ/ತಮಿ. ಮರು] 
ಮರ್ಕು (ನಾ). ೧. ನೀರಿಲ್ಲದ ಪ್ರದೇಶ ; ಮರಳುಗಾಡು: *"ಮರುಃ, 
ಧನ್ವಾ--ಈ ೨ ನೀರಿಲ್ಲದ ಭೂಮಿ” (ಜಣಡು. 3೬4); ಸಂಕಷ್ಟಗಳ 


(swag: ೯-೬೯ ಐ). 


೬೯೫೩ 


46 


ಮರುಗಿಸು 


ಮರುವ ದಾಂಟಿಸಿ ಪಾರಗಾಣಿಸುವ ಒಂಟೆ ಇವನು (ಗೊಲ್ಲೂಳಾ: ೨-೩೬) ; 
ಜೀವನದ ದೃಶ್ಯ ಮರುವಿನ ಬಿಸಿಲ್ಲುದುರೆ (ಹಕುಕ. ೯೧೪). ೨. ಶಿಲೆ; 


ಬಂಡೆ. ೩. ಕೆಂಪುಗೋರಂಟಿ ಗಿಡ. ೪. ಒಂದು ದೇಶ ಮತ್ತು. 
ಅಲ್ಲಿ ವಾಸಿಸುವ ಜನ: ಹಮ್ಮಾರ ಡೊಕ್ಕಾರ ತುರುಷ್ಕ ಮರುಪ್ರಭೃತಿ 
ಭೂಪಾಲಕರಿಂ ಭಯಾನಕರಸಮುಂ , , , ನೆಗಟುತ್ತುಮಿರೆ (ಗಂ. 


3-೩೯); ವಿದರ್ಭ ಸೌರಾಷ್ಟ್ರ ಕುರು ಮರು ಪಂಚಪಾಂಚಾಳ (೪, ೪, 


ಶೇಂ. ೩-೯೩; 1997 1). [ಂ.] 
ಮರುಂಗುಳಿ (ನಾ). (?): ಹುಲಿಗಿಲ ಬೇರ್‌ , . . ಕಡಸಿಗೆಯ ಬೇರ್‌ 
ಮರುಂಗುಳಿಯೊಳಗ್ಗ ಲಿಸಿರೆಯರುಜೆಯಕ್ಕು ಬಲವರ್ಧಮಕ್ಕುಮಗ್ನಿದೀಪನ 


ಮಕ್ಕುಂ (ಕಣಣ. ೪-೨೨): 
ಮರುಕ 'ಮಜುಕ' ನೋ. 
ಮರುಕಗೊಳ್ಳು (ಕ್ರಿ). ಕನಿಕರವನ್ನು ತೋರು; ದಯವರಾಡು : 

ನಮ್ಮ ಸ್ಥಿತಿಯನ್ನೂ ಅಂತಸ್ತನ್ನೂ ಕಂಡುಕೊಂಡು ಅವರು ನಮ್ಮ ಮೇಲೆ 

ಮರುಕಗೊಂಡರು (ಶ್ರಶಾಶ- ೦೦೬). 

[ಮರುಕ (- ಮಲಕ) 4 ಕೊಳ್ಳು (ಕೊಳ್‌) 
ಮರುಕರ (ನಾ). ಒಂದು ದೇಶದ ಹೆಸರು : ಮರುಕರವಿಷಯೇ ಗ್ರಾಮಂ 

ಕೂಡಲೂರನ್ನುಮಸೇಜ್ಞಿ: ತಮ್‌ (ನೀಂ. ೦೩೦ 66-007 45) 

"ಮಜುಗರೆ' ಪರಾ. EY 
ಮರುಕಲುಗಿಡ (ನಾ). ಒಂದು ಬಗೆಯ ಸಸ್ಯ : (ಹ್ಮ80- ೫೬-000). 

[ಮರುಕಲ್ಯು - ಗಿಡ (< ಗಿಡು)] 
ಮರುಕಳಿ "ಮಜುಕಳಿ' ನೋ, 
ಮರುಕಳಿಕೆ. ಮರುಕೊಳಿಕೆ (ನಾ). ಮತ್ತೆ ಬರುವಿಕೆ ; ಪನರಾದರ್ತನೆ ; 
ಮೊದಲ ಚರಣದಲ್ಲಿ ಮೂಲದ ಪ್ರಾಸದಿ ಮರುಕಳಿಕೆ ಹೋಯಿತು 

(ಉಗ: ೪6). ಮರುಕೊಳಿಕೆ : ಗತಜೀವನ ಅದೆಷ್ಟೇ ಸಹುವಾಗಿರಲಿ 

* - . ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅದರ ಮರುಕೊಳಿಕೆಯೇ ಸಾವಿಗೆಣೆಯಾಗು 

ವಂತಿತ್ತು (ಫೈಕರು- 46೩). 

[ ಮರುಕಳಿಸು (ಎ ಮಲುಕಳಿಸು) 4 ಇಕೆ ] 
ಮರುಕಳಿಸು "ಮಜುಕಳಿಸು' ನೋ- 
ಮರುಕ, "ಮಟುಗು' ನೋ. 
ಮರುಕ, "ಮುಕ" ನೋ. 
ಮರುಕೂಳೆ `ಮಜುಕೊಳೆ' ನೋ. 
ಮರುಕೆದೆ 'ಮರುಗೆರ್ದೆ' ನೋ. 
ಮರುಕೊಳಿಕೆ "ಮರುಕಳಿಕೆ' ನೋ- 
ಮರುಕೊಳಿಸು 'ಮಲುಕಳಿಸು" ನೋ. 
ಮರುಗ, ಮರುಗ್ಯು (ನಾ). ಸುವಾಸನೆಯ ಎಲೆಗಳುಳ್ಳ ಒಂದು 

ಬಗೆಯ ಸೆಸ್ಯ : “ಸಮಾರಣಃ, ಮರುವಕಃ . . . ಜಂಬೀರಃ ಈ 

ಅಜ್ಜಿಗೆ. ಕೆಲಬರು ಮರುಗವೆಂಬರು'' (೫80. 9೦೪); ಮರುಗ ಮಲ್ಲಿಗೆ 

ಪಚ್ಚೆ ಮುಡಿವಾಳಕ್ಕೆ ಪರಿಮಳದುದಕವನೆಜಕಿದವರಾರಯ್ಯ (ನುಣಾರೇ- ೩ 

00-ಐ); ಮರುಗ ಮಾಲತಿ... ಕರವೀರಾದಿ ಗಿಡುಲತೆಯ ಪರಿಪರಿಯ 

ಹೂದೋಟಗಳ ಹೊಯ್ದೊಆಸಿದನು. ಖಣ 3-೪-೧); ಮರುಗವೂ ನಮ್ಮ 

ದೇಶದ ಗಿಡವಲ್ಲ (೫8೧. ೩6). ಮರುಗ್ಕು : ದವನಂ ಮರುಗಿನ 
ಮಡಿಯೊಂದೊಂದಣಲಯ್ದು ಈ ಧರ್ಮ್ಮಮನಯ್ವತ್ತಲುವರುಂ ಕಾದು 

ನಡೆಯಿಸುವರ್‌ (೩%23- 1-1: 00೮-೨30; 2069)- 

[5 ಪ್ರಾ. ಮರುಅಗ, ಮರುಅಲ್ಲ/ ಸಂ. ಮರುವಕ] 
ಮರುಗಳಿಗೆ 'ಮಜುಗಟ್‌ಗೆ' ನೋ. 
ಮರುಗಿಸು 'ಮಜುಗಿಸು' ನೋ. 


[?) 


ಮರುಗೆರ್ದೆ: ಮರುಕೆದೆ (ನಾ). ಕನಿಕರವುಳ್ಳ ಮನಸ್ಸು; ದಯಾರ್ದ್ರ 
ಹೃದಯಂ : ಸಂತೈಸಿದನ್‌ ಮರುಗೆರ್ದೆಯ ರಾಘವೇಂದ್ರಂ (ಕ್ರೀಣನಾ- 
408-6). ಮರುಕೆದೆ: ಆ ಮರುಕೆದೆಯ ಬಿಸಿಲ್ಬಸುಳೆ ತನ್ನ ಕೋಮಲಕರದ 
ಕಿಸಲಯೋಪಮಮೃದುಲರೋಚಿಯ ಬೆರಲ್ಗಳಿಂ ಸೋಂಕಿ ಸಂತಯ್ಗಿದುದೊ 
ಸೀತೆಯ ತಪ/ಕ್ಲಾಂತಚರಣಾರವಿಂದಗಳಂ (ಶ್ರೀರಾಶಾ, ೫6೬-೭), 

[ಮರುಗ್ಯು (ಆಮಜುಕ)  ಎರ್ದೆ] 

ಮರುಚಣ (ನಾ). ಮುಂದಿನ ಕ್ಷಣ ; ತಕ್ಷಣ: ಬಂದು ಈ ಚಣದೊಳು 
ಸಂದು ಮರುಚಣದೊಳು ಪ್ರತಿಭೆಯೆ ನೀ ಕಾಡಬಹುದೆ (ಸಂತ. ೨೦-೩೬), 
ಹೇಸಿ ಜನ್ಮಕೆ ರೋಸಿ ಆತ್ಮಹತ್ಯೆಗೆ ಒಲಿವೆ ಮರುಚಣವೆ ಕೇಳುವೆನು ಜೀವನದ 
ಗಾನ (ಬಸ-4). [ಮರು (ಎಮಟ್ಟು) 4 ಚಣ್ಮ] 

ಮರುಚಲು 'ಮಲುಚಲು' ನೋ. 

ಮರುಚುನಾವಣೆ (ನಾ). ಸಾರ್ವತ್ರಿಕ ಚುನಾವಣೆಯ ನಂತರ ಕೆಲವು 
ಸಲ ಬೇರೆಬೇರೆ ಕಾರಣಗಳಿಗಾಗಿ ಮತ್ತೆ ನಡೆಯುವ ಚುನಾವಣೆ : 
ಒಬ್ಬ ಸದಸ್ಯ ತೀರಿಕೊಂಡುದರಿಂದ ಮರುಚುನಾವಣೆ ನಡೆಯಬೇಕಾಗಿದೆ. 
(9). / [ಮರು (-ಮಜ್ಶು) - ಚುನಾವಣೆ] 

ಮರುಚ್ಹಾಪ (ನಾ). ಗಾಳಿಯಂತೆ ಘನಸ್ವರೂಪವಿಲ್ಲದ ಬಿಲ್ಲು; ಇಂದ್ರ 
ಚಾಪ ; ಮದನವೇಗೆ ತತ್ಪತಿಗೆ. ಮರುಚ್ಹಾಪದೊಳಮುಧಿಪ ಮಿಥ್ಕಾರೂಪ 
ದೊಳಂ ಮಾಡದಿರ್‌ ಗುಣಾರೋಪಣದಮಂ೦ ಎನೆ: (ಹಣಕಿ. ೪-5೦); 
ಮರುಚ್ವಾಪಮೆಂಬ ವಿಚಿತ್ರಾಂಬಂದೊಂದು ಚೆನ್ನಮಿಳಿಯುಂ ಮಿಂಚೆಂಬ 
ಕೊಂಬುಂ ಕರಾಳವೆನಲ್‌ ಗರ್ಜಸಿದತ್ತಗಲ್ಲಿನಿಯರಂ ಕಾರೆಂಬ ಮಾರದ್ದಿಪಂ 
(ane. 9-33) - [೫0.] 

ಮರುಚೈಲ್ಜಿ (ನಾ). ದೇವತೆಗಳ ಶಿಲ್ಪಿ : ಕಲ್ಪಜವತಿ ಬೆಸಸೆ ಮರುಚ್ಛಲ್ಟಿ 
ಗಳುದ್ದಾಹಗೇಹವಂ ಸಮೆದರತಿಸ್ವಲ್ಪಸಮಯದೊಳೆ (ತುವ್ಪತ- 0೩-೩೬) - 

[ಸಂ. ಮರುಚೈಲ್ಪಿನ್‌ ] 

ಮರುಜ (ನಾ). ೧. ಒಂದು ಬಗೆಯ ಪರಿಮಳದ್ರವ್ಯ ; ನಖಿ ಎಂಬ 

ಗಂಧದ್ರವ್ಮ. ೨. ಒಂದು ಬಗೆಯ ಮರ: (). ಸ] 
(ನಾ): ಇನ್ನೊಂದು ಹುಟ್ಟು ; ಪುನರ್ಜನ್ಮ : ಹೊಸಬನಾ 

ನರನು ಕರಣತಪನೆಗಳಳಿಯೆ, ಕಾರಣವದೇನಿರಲಿ ಮರುಜನ್ಮವಾತ್ಮಂಗೆ 
(ಹಳಳ, ೬6೪). [ಮರು (ಎಮು) 4. ಜನ್ಮ) 

ಮರುಜೀವಣಿ "ಮುಯಿಜೀವಣಿ' ನೋ- 

ಮರುಜೇವಣಿ 'ಮಜುಜೀವಣಿ' ನೋ, 

ಮರುಜ್ವ್ಹವ (ನಾ). ಗಾಳಿಯ ರಭಸ; ವಾಯುವೇಗ : ಮರುಜ್ವವದಿನಟ್ಟಾ 
ಸುರಂ ಮಸಗಿ ರಾಸೆಧಂ ಬಂದುಮಾ ವಾಸವಸೈನ್ಮಮಂ . . . ಪಡಲ್ವಡಿ 
ಸುತ್ತುಮಿರೆ (ಇಗ. ೪-೩೯ ಸ). [oo 

ಮರೆಟಪಾಲು. (ನಾ). ಪತ್ರ ಮುಟ್ಟಿದ ತಕ್ಷಣವೇ ಬರೆಯುವ 
ಕಾಗದ ; ಮಾರೋಲೆ : ಮರುಟಪಾಲಿಗೆ ಬರೆದು ತಿಳ% (ಜುಖ್ಳತು. ೪0). 

[ಮರು (ಎಮು) ಟಪಾಲು] 

ಮರುತ (ನಾ), ೦. ಗಾಳಿ; ವಾಯು ; ಮರುತನುರುಬನು ತಾಳು 
ತೇಳುತೋಲಾಡುತ್ತ  ವಿರಮಿಸಾ. ಲೀಲೆಯಲ್ಲಿ (ಬಂಳುಳ. 909). 
ಪಿ. ಗಾಳಿಯ ಅಧಿದೇವತೆ ; ಮಯುದೇವ : “ಸುರರಾಜನಗ್ನಿ 
೬೬ ಮರುತಂ ಕುಬೇರನೀಶಂ ದಿಶಾಧಿಪರು”  (ಹುಗಣಾ- ೦೬-೦೪). 
ಸಿ. ಒಂದು ಬಗೆಯ ವಾಹನ ; ಕ ಭರತನ ವಾಹನಕ್ಕೆ ಇದ್ದ 
ಹೆಸರು ಇರಬಹುದು : . ಮರುತವನೇಅ*: ಬಪ್ಪವನಿಗೆ ತಳುವಂಟಿ 


೬೯೫೪ ಮರುದಂಪಟ್ಟೆ 


ನು 


(ರಂತ. ೫೯-೬೦). ಉ, [ಛಂದ] ಒಂದು ಗಣದ ಹೆಸರು ; ಸಗಣ 
(ಲಲ-) : “ಗುರು ಕಡೆಯೊಳಿರಲು ಮರುತನಲ್ಕು” (ಹಂಗ: ೦೦೭-3೮): 
[ಸಂ.] ಜ್ಞ 

ಮರುತಕ (ನಾ). ಎ ಮರುತ ೧: ನಭದೊಳ್‌ ಪೂಮಟಕಿ ಭೂಮಿಯೊಳ್‌ 
ಮರುತಕಂ ... ಒಪ್ಪುತ್ತಿರೆ ಬಂದಂ ಲೋಕನಾಥಂ ಸ್ವಯಂಪ್ರಭ 
ತೀರ್ಥೇಶ್ವರಂ (ಪಿತ್ತ ೦-೮೦). [ಸಂ.] 

ಮರುತಜ (ನಾ). ಗಾಳಿಯ ಅಧಿದೇವತೆಯಾದ ವಾಯುವಿನ ಪುತ್ರ ; 
ಹನುಮಂತ ; ಚಾಗುರೇ ಪೂತು ಮರುತಜ (ಗ4ಡ. ೨೬-೬೪)- 

[ಸಂ.) 

ಮರುತದಂಡಾವರ್ತ (ನಾ). ವರ್ತುಲಾಕಾರವಾಗಿ ಸುತ್ತಿಬರುವ ಗಾಳಿ ; 
ಸುಂಟರಗಾಳಿ : ಆವುದೇನಿರದ ಬಯಲಿನೊಳೊಂದು ಮರುತದಂಡಾವರ್ತ 
ಶೋಯುವಂತೆ (ನುರೋಿ- ೨-೦೨). [ಸಂ] 

ಮರುತಪಂಚಕ (ನಾ). ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು 
ಸಮಾನ ಎಂಬ ಪಂಚವಾಯುಗಳು ; ಪಂಚಪ್ರಾಣಗಳು ; ಭರಣಿ 
ಮೊದಲೆನೆ ಭೂತಪಂಚಕ ಮರುತಪಂಚಕ ವಿಷಯವಿಂದ್ರಿಯ ಕರಣ 


19 


15 


ವಿಪ್ಪತ್ತೈದು ಶತ್ವಾತ್ಮಕನ ಚಿಂತಿಸಿದ (129: ೩-೦). [ಸಂ.] 
ಮರುತಾಸ್ತ್ರ (ನಾ). ವಾಯುಮಂತ್ರವನ್ನು ಅಭಿಮಂತ್ರಿಸಿ ಬಿಡುವ 
ಬಾಣ: ಖಳ ಮರಳಿ ಮರುತಾಸ್ತ್ರವನು ಬಿಟ್ಟನು (5. ೩೬-೩೭) - 
[] 
ಮರುತ್ಮುಜ (ನಾ). ದೇವತರು ; ಕಲ್ಪವೃಕ್ಷ: ವಿಜಿಗೀಷುವೆನಿಸಿದು 
ಭೂಭುಜವಲ್ಲಭೆ ಮೇರುಮೇಖಳಾಲಕ್ಷ್ಮೆ ಮರುತ್ಕುಜಮಂ ಪಡೆದುದೊ 
ಪೇಟಿಕಿನೆ ವಿಜಯಾಂಬಕೆ ಪಡದಳಜಿತಭಟ್ಟಾರಕರಂ (ಕಾನಾ ೦೦-೪೪). 
[3] 
ಮರುತ್ತನಯ (ನಾ). ೧. ಗಾಳಿಯ ಅಧಿದೇವತೆಯಾದ ವಾಯುವಿನ 
ಮಗ... ೨. ' ಹನುಮಂತ, ೩. ಭೀಮಸೇನ : ತತ್ತನಯಂ 
ಫನಶೌರ್ಯಮರುತ್ತನಯಂ ವಿತರಣಾಂಶು ಮತ್ತನಯಂ ., , ಜೊಪ್ಪ 
ದೇವಭೂಪಂ ನೆಗಬ್ಬಂ (ಎಳ. ೩7, ಜಾನತಿ. ೩೩-೩೬ ; 1160). [ಸಂ.] 
ಮರುತ್ತರಂಗಿಣಿ (ನಾ). ದೇವಲೋಕದ ನದಿ ; ದೇವಗಂಗೆ ; ಮೃಡಂ 
ಪಾರ್ವತೀಸ್ಪೃಹೆಯಂ ಬಿಟ್ಟು ಮರುತ್ತರಂಗಿಣಿಯನಂದಾಲಿಂಗನಂ 
ಮಾಡುವಂ (ಕೂಣರಾ. ೬-49) ;: ಮದೇಭೋತ್ಕರಮಾಂಟಿ ಮರುತ್ತ 
ರಂಗಿಣೀಜಳಮಂ ಫೂತ್ಕರಿಸೆ (ಉಜೀ. 6-009) - [ಸಂ. ಮರುತ್ತರಂಗಿಣೀ] 
ಮರುತ್ರಿಕ (ನಾ). [ಜೈನ] ಘನೋದಧಿ. ಘನವಾತ ಮತ್ತು ತನುವಾತ 
ಎಂಬ ಮೂರು ವಾತಗಳು ; ಅಧನಾದೃನಿಧಸಗುಣಯುತಮವಕೃತ್ರಿಮ 
ಮದು ಮರುತ್ತಿಕಾವೇಸ್ಟಿತಂ (ಉತ. ೦-೪): [3] 
15/ಮರುತ್ಪಥ (ನಾ). ವಾಯುಮಾರ್ಗ ; - ಆಕಾಶ : ಮರುತ್ವಥದೊಳ್‌ 
ಮಿಳ್ಳಿಸೆ ಪಟಯಿಗೆ ರಥಂ ರಥಗಳೊಳಿದಿರ್ಚಿ ತಾಗಿದುವಾಗಳ್‌ (ಹೂಣರ. 
6-೩೪) ; ಶರಧಿಯಲ್ಲಿ ವೃಕ್ಷತತಿಯಲ್ಲಿ ಮರುತ್ವಥದಲ್ಲಿ- ಪಂಕಜಾಕರದೆಡೆ 
ಯಲ್ಲಿ ತಳ್ತೆ ತಿಳಿದೊನ್ನಮಂ (ಕಾಚೇ. ೦೬-೪೩). [೫ಂ.) 
ಮರುತ್ಬಾಲಕ (ನಾ). ದೇವತೆಗಳನ್ನು ಕಾಪಾಡುವವನು; ದೇವೇಂದ್ರ : 
ತ್ರೈಲೋಕ್ಕಪಾಲಕಂ ಗೋಪಾಲಕನಾಗಿರ್ದ ಲೀಲೆಯಂ ಕಂಡು ಮರುತ್ಬಾಲಕ 
ನೆನಗಕ್ಷಿಸಹಸ್ರಾಲಂಬನೆಮಿಂದು ಸಫಲಮೆಂದೀಕ್ಷಿಸಿದಂ (ಗ. : ೪-೦೦೦). [ಸೂ.] 
ಮರುತ್ನಖ (ನಾ). ೧. ವಾಯುವಿನ. ಗೆಳೆಯ ; ಅಗ್ನಿ. 
೨.- ದೇವೇಂದ್ರ : “ಬಿಡೌಜಃ ... ಪುಲೋಮಾರಿಃ, ಮರುತ್ನಖಃ- 
ಈ ೧೬ ಇಂದ್ರನ ಹೆಸರು” (66-೫-0 ಸ] 
| ಮರುದಂಪಟ್ಟಿ (ನಾ). ಒಂದು ಬಗೆಯ ಔಷಧೀ ಸಸ್ಮ: ಕುಲ, 
ಮರುದಂಪಟ್ಟೆ (ಬ. 88-0902- "“ಮರುದು' ಪರಾ. (?] 


ಮರುದಶನ ೯೫೫ ಮರುವಂದನೆ 
ಮರುದಶನ (ನಾ)- ಗಾಳಿಯನ್ನು ಆಹಾರವಾಗಿ ಉಳ್ಳುದು ; ಹಾವು:| |ಮರುನುಡಿಸು (ಕ್ರಿ). ತರ್ಜುಮೆಮಾಡು ; ಅನುವಾದಮಾಡು : 


ಶರಣಗಣಪರಣ ಮರುದಶನಭರಣ (ಖ್ರಾತಖ- 3೦-೪೨). [ಸಂ.] 

ಮರುದಿಂಡಲು (ನಾ). ಶೋಭನದ ಮರುದಿವಸ ಮಾಡುವ 
ಸಮಾರಂಭ ; ತಾಳಿನ ಮರುದಿಂಡಲು. ಮುಗಿಸಿಕೊಂಡು ಹೋಗುವಿಶಂತೆ 

[ಮರ್ಕು (ಇ ಮಜ್ಮು) - ದಿಂಡಲ್ಕು) 

ಮರುದಿಬ್ಬಣ (ನಾ). ಮದುವೆಯಿಂದ ಹಿಂತಿರುಗುವ ಬಂಧುಮಿತ್ರರ 
ಗುಂಪು ; ವಿವಾಹಾನಂತರ ಹಿಂತಿರುಗುವ ದಿಬ್ಬಣ : ದುಗ್ಗಮ್ಮನಿಲ್ಲದ 
ಪ್ರಯಾಣ ಮದುವಳಿಗೆಯಿಲ್ಲದ ಮರುದಿಬ್ಬಣದಂತೆ (ಗಣಗ. 9). 

[ಮರ್ಕು (ಆ ಮಟ್ಟು) * ದಿಬ್ಬಣ (ಆ ಬರ್ದಿನ) ] 

ಮರುದಿವಸ * ಮಜುದಿವಸ ' ನೋ. 

ಮರುದಿಷ್ಟ (ನಾ). ೧. ವಾಯುವಿಗೆ ಆಪ್ತನಾದವನು; ಅಗ್ನಿ. 

೨. [ಛಂದ] ಒಂದು "ಗಣದ ಹೆಸರು; ಸಗಣ (ಲಲ-) : ಆಜು 
ಮಾತ್ರೆಗಳಕ್ಕುಮೋಜೆಯೊಳ್‌ ಕರಿ ಸುಖ್ಯಾತದ ಮಾತ್ರೆ ಯುಗ್ಮದೊಳ್‌ 
ಮರುದಿಷ್ಟಲಗಂ ತದಂತದೊಳ್‌ ಬರೆ ವೈತಾಳಿ (ಉಂರೋಂದು. ೩-೨೦೪): 

[೫.2] 

ಮರುದು (ನಾ). ಒಂದು ಬಗೆಯೂ ಮರ ; ಅರ್ಜುನವೃಕ್ಷ ; ಇದರ 
ದಕ್ಷಿಣಕ್ಕಿರುವ ಮರುದು (ಅರ್ಜುನ) ಮರ (೬೧. ೩)- 'ಮರುದಂಪಟ್ಟೆ' 
ಪರಾ. (ದೇ,॥ ತಮಿ. ಮರುತು ) 

ಮರುದೂರ್‌ (ನಾ). ಒಂದು ಊರಿನ ಹೆಸರು : ಸಮಣರು ಮರುದೂರ 
ಮಾರನ್ನೆಯರ್‌ ವೆದಿಖ್ನ(?)ದರ್‌ (66: ೫19, 3೩೨-8೭: 9 ಕಡು ಕತ). 

2 + ಊರ್‌) 

ಪ್ರಾಣ. ಅಪುನ, ವ್ಯಾನ, ಉದಾನ ಮೊದಲಾದ 
ವಾಯುಗಳ ಸಮೂಹ : ಪ್ರಾಣಾಪಾನವ್ಯಾನೋ 
ದಾನ ಮುಖ್ಯೇಕೋನಪಂಚಾಶನ್ಮರುದ್ಧಣ . - -. ಧನಪಾಡ್ಯನಿಮಿಷರನು 
ಸದಾನುರಾಗದಿ ಧೇನಿಷದು (ಜತಾೆ. ೩-೩೦)» [೫0.7 

ಮರುದ್ದಿರಿ (ನಾ). ದೇವತೆಗಳ ಬೆಟ್ಟ; ಮೇರು: ` ವರುದ್ದಿರಿಯಲ್ಲಿ 
ಘನಘಟಾಎಳ ಸುರಿದುದು ಪಯಮಂ ಮೃದಂಗನಿನದಸ್ತನಿತಂ (ಕಂರ್ರ ಪು 
03-049): [೫ಂ.) 

ಮರುದ್ದಿತೆ (ನಾ). ವಾಯುದೇವತೆಯ ದಿಕ್ಕು ; ವಾಯವ್ಯ : ಎಸೆದಂ 
ಮರುದ್ವಿಶೆಯ ಬಾಗಿಲೊಳೊಲ್ಹು ಕಪಾಲಿಭೈರವಂ (ಕ0ತಂ- 0-೬೨): 

[೫0. ಮರುದ್ವಿತಾ? 

ಮರುದ್ವರ (ನಾ). ದೇವೇಂದ್ರ : ಅನತಿಶಯಪುಣ್ಯಪುಣ್ಕಾರ್ಚನತತ್ವರನಾ 
ಮರುದ್ವರಂ . . . ಇಂತೈತಂದಂ (ತಂತ್ರಜ್ಞ. ೪-೩). [೨] 

ಮರುದ್ವಾದ್ಯ (ನಾ). ಊದುವ ವಾದ್ಯ; ಸುಪಿರವಾದ್ಯ : ನಾಡೀ, 
ತುರುವ, ಬಕುರ ಮುಂತಾದ ಮರುದ್ವಾದ್ಮಗಳೂ ಹೆಸರಿಸಲ್ಪಟ್ಟಿವೆ 
(heats: ೧೦9). [ee] 

ಮರುಧಕೆ (ನಾ): ಮರುಭೂಮಿ ; ಮರಳುಗಾಡು : ಮಳೆ ಹೊಯ್ದ 
ತೆರನಾಯ್ತು . ಮಂಥರೆಯ ಮರುಧರೆಗೆ (ಶ್ರೀಕಾಮಾ. ೨೩-೬೦೭) - 

[ಸಂ. ಮರುಧರಾ] 

ಮರುನುಡಿ, (ಕ್ರಿ). ಪ್ರತ್ಯುತ್ತರ ಕೊಡು ; ಜವಾಬು ನೀಡು ; ತಿರಸ್ಕಾರ 
ವನ್ನೆಲ್ಲ ಸೈರಿಸಿಕೊಂಡು ಮರುನುಡಿಯದೆ - . . ಆರೋಚಿಸುತ್ತಿದ್ದನು 
(468. 0); ಆಕೆ ಮರುನುಡಿಯದೆ ಒಪ್ಪಿದಳು (ಜಳ್ಳಜಾ. 38). 

[ಮರು ( ಮಲ್ಲು) 4 ನುಡಿ] 

ಮರುನುಡ್ಮಿ (ನಾ). ಪ್ರತ್ಯುತ್ತರ ; ಜವಾಬು: ಒಂದುದಿನ ಅವನು] ಆ 

ಮರುನುಡಿಯಿತ್ತ. (ಕುಸಳೂ, 06), (ಮರ್ಕು (ಇ ಮಜ್ಜು) -- ನುಡಿ] 


1 
18 


ಮರುದ್ಧಣ (ನಾ). 


ಮುಸ್ಲಿಂತತ್ವಗಳನ್ನು ಪಾಶ್ಮಾತ್ಮಭಾಷೆಗಳಿಗೆ ಮರುನುಡಿಸಿ ಹರಡಿದರು 
(ಇಸ್ಲಾಂತಂ, ೨೩೩). [ಮರ್ಕು (ಇ ಮಜ) -- ಮುಡಿಸ್ಕುವ ನುಡಿಯಿಸು)] 

ಮರುನ್ನದಿ (ನಾ). ದೇವನದಿ ;. ಗಂಗೆ: ಕಣ್ಣಿಂಬಾದ ಚಾಂದ್ರಪ್ರಭಂ 
ರೂಪಂ ದಿವ್ಕವಚೋಮರುನ್ನದಿಯಿನೆಮ್ಮೊಳ್‌ ಮಾಟಕ್ಕಿ ನೈರ್ಮಲ್ಯಮಂ. 
(ತುರ್ರ ಫು. ೦-೦). [ಸಂ. ಮರುನ್ನದೀ] 

ಮರುನ್ನಿಷೇವಣ (ನಾ). ಗಾಳಿಯನ್ನು ಮಾತ್ರ ಸೇವಿಸುವುದು : 
ಶಿವ ಶಿವ ಸತ್ತ್ವಮೆಂತುಟೊ ತಪಸ್ವಿಗಿವಂಗೆ ಮರುನ್ನಿಷೇವಣಂ ಸವನಿಸೆ 
ಪಂಡಿಸಿರ್ದೊಡಲೊಳದ್ಳುತೆಂ (ಕಂಕಂ: ೪-9). Fe.) 

ಮರುನ್ಮಾರ್ಗ (ನಾ). = ಮರುತ್ಬಥ : ಪುಂಡರೀಕಂ ಕಪಿಂಜಲಕಂ 
ಕೈಗುಡಲಿಷ್ಟಮಿತ್ರನೆ ಬರುತ್ತಿರ್ದಂ ಮರುನ್ಮಾಗಣದಿಂ (ರುಣ. ೭೪೨) 

[ಇಂ.] 

ಮರುಪತ್ರ (ನಾ). ಪ್ರತಿಯಾಗಿ ಬರೆದ. ಕಾಗದ; ಮಾರೋಲೆ: 
ಐತಾಳರು ಮರುಪತ್ರ ಬರೆದ ಮೂರನೆಯ ದಿನವೇ ಸೋವಹಾನಿಯವರು 
ಕೋಟೇಶ್ವರಕ್ಕೆ ಬಂದರು (ಆಕ. ೬೪). [ಮರು (< ಮಜ್ಜು) ಪತ್ರ] 

ಮರುಪಾಠ (ನಾ): (ಕರಾ) ಒಂದು ಬಗೆಯ ಗೇಣಿ: ಕಡೆಗೆ 
ಮುನ್ನೋಟು ಎಂಬಲ್ಲಿ ಮರುಪಾಠಕ್ಕೊಂದು ಜಾಗ ಕೊಡುವದಿದೆಯೆಂದು 
ತಿಳಿದುಬಂತು (8ಗು2- ೩ಬ). [21 

ಮರುಪು (ನಾ). ಖಡ್ಗಯುದ್ಧದ ಒಂದು ವರಸೆ (?) : ರಥದಿಂ 
ಧುಮಚಿ ನಿಮಿಷಾರ್ಧದಲಿ ಕೊಂಡನು ಹರಿಗೆ ಖಂಡಯವ ಗಮೇದಿಂ 
ಪಯಪಾಡು ನಿಂದು ಭ್ರಮಿಸಿ ತಿರುಪಿನ ಮರುಪಿನಂದದ ಸಮತೆಯಿಂ 
ಪುಟನೆಗೆದು ತಿಳಿದನು ಪವನೆನಂದನನ (ಹಣ: ೩-೪-೨೨)... |?) 

ಮರುಪ್ರಯಾಣ (ನಾ). ಪ್ರಯಾಣದಲ್ಲಿ ಮಧ್ಯೆ ಸ್ವಲ್ಪಕಾಲ ತಂಗಿ 
ಮತ್ತೆ ಮುಂದುವರಿಸುವ ಪಯಣ; ಮಧ್ಯೆ ನಿಂತು ಮತ್ತೆ 
ಬೆಳೆಸುವ ಪ್ರಯಾಣ: ಈ ಸಹೋದರರು. .. ತಮ್ಮ ಮರು 
ಪ್ರಜೆಖಣವನ್ನು ಆರಂಭಿಸಿದರು (ಕ್ರ. 1; ೫); ತಂಗಿದೆಡೆಯಲ್ಲೆಲ್ಲ. . . 
ದಾನಧರ್ಮ ಮಾಡಿ ಮರುಪ್ರಯಾಣ ಮಾಡುತ್ತಿದ್ದಳು (೫೫. ೦೮). 

[ಮರ್ಕು (ಇ ಮಜ್ಶು) 4 ಪ್ರಯಾಣ] 

ಮರುಬಾಳು * ಮಜುವಾಟ್‌ ` ನೋ. 

ಮರುಬೆಳೆ (ನಾ). ಮತ್ತೆ ಬೆಳೆಯಂವಿಕೆ ; ಎರಡನೆಯ ಬೆಳೆ: ಪರಮ 
ತತ್ತ್ವೃಜ್ಞಾನಿಯೊಡರಿಸುವ ಕರುಮಗಳು ಮರುಬೆಳೆಗೆ ಬಿಕ್ತಲ್ಲ (ಬಂಳುಳ- 
tu). [ಮರ್ಕು (ಎಮಜು)-೬ದೆಳ್ಳೆ] 

ಮರುಭೂಮಿ (ನಾ). ನೀರಿಲ್ಲದ ಪ್ರದೇಶ; ಮರಳುಗಾಡು ; 
ಹುದಿದ ಮರುಭೂಮಿಯಲಿ ಮಾನ್ಶನು ಖದಿರನು (ಉತ ೦೦-4); 
ರಸಎಲ್ಲದಿಹ ಬಾಳಿಗರಮನೆಯೆ ಮರುಭೂಮಿ: (ಶ್ರೀಣನಾ- ೦೪೪-೬೩): [ಸಂ.] 

'ಮರುಮಾತು "ದುಜುವಾತು' ನೋ: 

ಮರುಮೈ "ಮಹುಮೆಯ್‌ ನೋ. 

'ಮಂರುವ, 'ಮುರುವ' ನೋ. 

ಮರುವ್ಯ (ನಾ). ಇ ಮರುಗ : ಮದನರಾಗದರ್ಧನಕರಮಾ ಮರುವಂ 
ಕರ್ಬಾಳಮುಮಿರೆ ಮರುಳಲ್ಲವೆ ಕುಸುಮನಿಚಯದೊಳ್‌ ಪಾಯ್ತಳಿಗಳ್‌ 
(ಇ೦ಷು- ೦೦-೦೨೬). [ಸಂ.7 

ಮರುವಂದನೆ (ನಾ). ವಂದಸೆಗೆ ಪ್ರತಿಯಾಗಿ ಮಾಡುವ ವಂಡನೆ ; 
ಪ್ರತಿನಮಸ್ಕಾರ : ರಾಜಾಗಂಗಾಧರರಾಯನು . . . ಪ್ರಜೆಗಳ ವಂದನೆ 
ಗಳನ್ನು ಸ್ವೀಕರಿಸುತ್ತಾ, ಅವರಿಗೆ ಮರುವಂದನೆಗಳನ್ನು. ಅರ್ಪಿಸುತ್ತಾ 
ಎ.ಎ ತೆರಳುತ್ತಿದ್ದು ಕ್ಯಾತ ೩೬) 

[ ಮರ್ಕು ( ಇ ಮುಜ[ು) * ವಂದನೆ ] 


ಮರುವಕ 


ಮರುವಕ (ನಾ). ಇ ಮರುಗ ; ಮಾಲ್ಕಾಂಗಮೆಂಬುದು ಜಾತಿಕೇತಕಿಮರು 
ವಕಪ್ರಭೃತಿ ಸರ್ವರ್ತುಕಧಾಮವಿಶೇಷಂಗಳನೀವುದು (ನಂಥ: ೪). [ಸಂ.) 

ಮರುವಗಲ್‌ "ಮಜುವಗಲ್‌' ನೋ. 

ಮರುವರ್ಷ (ನಾ). ಮಾರನೆಯ ವರ್ಷ ; ತರುವಾಯದ ವರ್ಷ : 
ಮರುವರ್ಷ ಸಂಸಾರಿಯಾದೆನು ನಾನೆನೆ ಅಂಕುರಿಸಿತು ಹೊಸ ಕುತ್ತ] 
(ಇಂತಾಶ. ೩೩-೩೩). [ಮರ್ಕು ( ಎ ಮಲ್ಲು) 4 ವರ್ಷ] 

ಮರುವಸತಿ (ನಾ). ಪುನಶ್ಚೈತನ್ಯವನ್ನು ಪಡೆಯಲು ಒದಗಿಸುವ 
ವಸತಿ; ಪುನರ್ವಸತಿ : “ಪುನರ್ನಿವೇಶನ ; ಮರುವಸತಿ” (ಸೀಶಶ1- 
litation: ಶತ್ರಿಪಿ, ೬). [ಮರು (ಎ ಮುಜ್ಕು) 4 ವಸತಿ] 

ಮರುವಸಲ `ಮಜುವಸಲ' ನೋ. 

ಮರುವಳಿ (ನಾ). ಮದುವೆಯ ನಂತರ ಗಂಡಿನ ಕಡೆಯವರು ತಮ್ಮ 
ಮನೆಯಲ್ಲಿ ಬೀಗರಿಗೆ ಮಾಡುವ ಔತಣ ; ಗಂಡಿನ ಕಡೆಯವರು 
ಹೆಣ್ಣಿನ ಕಡೆಯವರಿಗೆ ಮತ್ತು ಕುಲಸ್ಕರಿಗೆ ಕೊಡುವ ಭೋಜನ : 
(ಎನ್ನು. xn, 9). [2] 

ಮರುವಾಚಲುಮರ (ನಾ). ಒಂದು ಬಗೆಯ ಮರೆ: ಚೆಲ್ಲ, ಚಿಳ್ಳ, 
ಮರುವಾಚಲುಮರ, ಹೊಳೆದಾಸವಾಳ (ಮ್ಯ8೧, ೪೯-೯೬4). 

[ ಮರುವಾಚಲು ? 4. ಮರ್ಕ ] 

ಮರುವಾಳು "ಮಜುವಾಯ್‌' ನೋ. 

ಮರುವುಟ್ಟು 'ಮಜುವುಟ್ಟು' ನೋ. 

ಮರುಸರಸ್ಸು (ನಾ). ಬಿಸಿಲುಗುದುರೆ ; ಮರೀಚಿಕೆ : ಕಾಮರೂಪಿಯ. 
ಕಾಣಲೆಳಸಿದ ಕಪಿಧ್ವಜರ ದೃಷ್ಟಿಯ ತೃಷೆಗೆ ನಭದ ನೀಲವೆ ಮರು 
ಸರಸ್ಸಾಯ್ತು 1 (ಶ್ರೀಕಾತಾ. 84೨-೦೦೨). [ ಸಂ, ಮರುಸರಸ್‌ ] 

ಮರುಸವಾಲು (ನಾ). ೧. ಸವಾಲಿಗೆ ಪ್ರತಿಯಾಗಿ ಹಾಕುವ ಸವಾಲು ; 
ನಾನು ನಕ್ಕು ಮರುಸವಾಲಿಟ್ಟೆ (ತೆಂದುಏ. ೩) ; ತಾಯಿಯು ಮರುಸವಾಲು 
ಹಾಕಿದರು (ಬರೋನು. ೨೦೪). ೨. ಪಾಟೇಸವಾಲು ; ಅಡ್ಡವಿಚಾರಣೆ ; 
ಪಾಟೀಸವಾಲು, ಮರುಸವಾಲೂ, ಅಡ್ಡ ವಿಚಾರಣೆ (೧೯೦೩-೮೫! 2೩10೩. 
ಶ್ರಿ 36). [ ಮರ್ಕು ( ಎ ಮಣ್ಮು ) 4 ಸವಾಲು] 

ಮರುಸ್ಕಳ (ನಾ). ಮರುಭೂಮಿ : ಮರುಸ್ಥಳದ ಮಾಳದೊಳ್‌ , , , 
ಬೇವವರ್ಗೆ ಜೋಂಪವಿಮ್ಮಾವು ನಿರ್ಧುರಾಂಬು ದೊರೆಕೊಳ್ಳ: ವೊಲ್‌ 
(ಅಂಶು. ೩-೬೦); ಮರವಟ್ಟಿದೆ ಮೈ, ಮನವು ಮರುಸ್ಥಳ, ಮರುಗುತಿರುವೆ 
ಬಾರೈ (ಇಗ್ರಿಂತರ್ಕ. ೪೬-00): [ಸಂ. ಮರುಸ್ಮಲ] 

ಮರುಹುಟ್ಟು "ಮಜುವುಟ್ಟು' ನೋ- 

ಮರುಳ, (ಕ್ರಿ). ೧ ಭ್ರಾಂತಿಗೊಳ್ಳು ; ಭ್ರಮೆಗೊಳ್ಳು ; ಇಂದುಕಳಾ 
ಮರೀಚಿರುಚಿರೋಜ್ಜಲಬಾಲಮೃಣಾಳಮಂ ಮರುಳ್ವೊಂದನೆ ಕರ್ಚಿ ತದ್ಧಿ 
ವರದಿಂದೆರಡುಂ ಬರೆ ಪೀರ್ವಬೋಲ್‌ (ಕಾರಂತ: ೮೦೦). ೨. ಮೋಹಕ್ಕೊಳ 
ಗಾಗು ; ಮರುಳಾಗು : ಎರೆದಿಂತಟ್ಟಲೆವೇಟ್ಟ ಕನ್ನೆ ಬಟಾಯಂ ಬಂದಳ್‌ 
ಮರುಳು (ಶಂಶಾಾ- 3-39); ಅನ್ಯನಾರಿಗೆ ಮರುಳ್ಲೊಡಮಾಹವದೊಳ್‌ 
ಮರಲ್ಹಡಂ (ಎ6. 111. ಶಿ೫೦. 0೬-೩೦; 10%); ಕಿನ್ನರೆರ್ದಶರಥ್ತಿತಿ 
ನಾಥನೆ ಬೀರದೇಟ್ಸ್ಸಿಯಂ ಖಾಡೆ ಮರುಳ್ಳು. ಕೇಳ್ವ ಪದದೊಳ", . , 
ಈಡಾಡುವನಾ ನಮೇರುಕುಸುವುಸ್ತಬಕಂಗಳ ಕರ್ಣಪೂರಮಂ (ಕಂರನೂ. 
ಆಂ). [ದೇ.8 ತಮಿ. ಮರುಳ್‌ ಮಲ. ಮರಿಳ್ಳು ತುಳು. ಮರ್ಲು] 

ಮರುಳ, ಮರುಳು (ನಾ). ೧. ಭ್ರಮೆ ; ಭ್ರಾಂತಿ: 'ಮರುಳ್ಳೊಳ್‌` 
ಪರಾ. ವ. ಬುದ್ಧಿಭ್ರಮೆ $ ಹುಚ್ಚು : ಪಗೆಗಳನ್‌ ಪಗೆವುದು ಮರು 
ಳನಲ್‌, ನಾನ್‌ ಮರುಳನೆನ್‌ (ಅದ್ನ ತ್ರ. ೫೨-003೭)- "ಮರುಳ್ವನ” ಪರಾ. 
೩- ಪ್ರೀತಿ; ಮೋಹ : "ಮರುಳ್ಲೊಳ್‌' ಪರಾ. ೪. ದಡ್ಡತನ ; 
ಅಜ್ಞಾನ; ಮೌಢ್ಯ: ಪುರುಳಿರದುರನ್‌ ಮಲಟ್‌ದುಂ ಸೊಲ್ಲರ್‌ ಮರುಳಿರದ 


೬೯೫೬ 


ಮರುಳ್ಕ್‌ 


ಮಾಸಅತ ಕಾಣೈಯವರ್‌ (ಕಳ್‌. ೦-೨೦-೪). ೫, ಬುದ್ಧಿಭ್ರಮಣೆ 
ಯಾದ ವ್ಯಕ್ತಿ : ಕೊಳದೊಳಗುಲ್‌ದರ್ದು ಮರುಳೆ ಬರ್ದುಕಲ್‌ ಬಗೆವಾ 
(ಗವಾಪು. ೭-೦೦); ಮರುಳಂತೆ ಮರುಳೆ ತಲೆಯಂ ಪರಪಿರದೆ ಮನೋನು 
ರಾಗದಿಂ ಮುಡಿ ಮುಡಿಯಂ (ರರ್ಶಾನ್ಕ. ೩-03). ೬. ದಡ್ಡ; ತಿಳಿಗೇಡಿ: 
ಮೂರ್ಪ: ಗಗನತಳಕುಸುಮಮನೆ ಬಯಸಿ ಮರುಳ್ಲೊಂಡು ಮಣುಗುವ 
ಮರುಳಂತೆ . . . ಸ್ವಯಂಪ್ರಭೆಯಂ ನೆನೆನೆನೆದು (6ದಿಪು- 4-00 ಕ. 
ಸೊರ್ಕಿ ಮೂರ್ಪತನದಿಂ ಕಾಣಂ ಹೊರಸೇಅತದಂತೆ ನುಡಿವೈ ಮರುಳಿಂ 
ಪೆಜರೊಳರೆ ಲೋಕದೊಳ್‌ ನಿನ್ನಿಂದಂ (ರರ್ನಾನ್ಕು. ೪-೦೩); ಕೇರಿಲ್ಲದೆ 
ಕಣ್ಣೆಲ್‌ಬನೆಗಂ ಬರೆವೆನೆಂಬ ಮರುಳಂ ಪೋಲ್ಪೈ (೪೫. 060)- ೭. ಬುದ್ದಿ 
ಯನ್ನು ಮಂಕಾಗಿಸುವ ಮದ್ದು : 'ಮರುಳಿಕ್ಕು', " ಮರಂಳುಣ್‌ ' 
ಪರಾ. ೮. ಭೂತ ; ದೆವ್ವ ; ಪಿಶಾಚಿ: “ಪಿಆತಿನಿಯೆನಲ್‌ 


ಮರುಳ” (೪2 ೪0); ಮರುಳ್ಗೆ ಧೂಪಮಂ ತೋಟದ 
ಮಾಟಸ್ಕಿಯಿಂ (ಶುಶಶಾ, ೬-00); ಬೇವ ಪೆಣಕೆ ಕೋಪದಿಂ ಪೋರ್ವ 
ಮರುಳ್ಗಳಂ , . . ಈಕ್ಷಿಸಿದಂ ಪ್ರತಿರೂಪಶೂದ್ರಳಂ (ಉನ್ಮಸಾ- ೫೬೪), 


ಮರುಳ್ಗಳ ತಂಡದಲಿ ತಜೌದೊಟ್ಟಿದನು ಮಿಕ್ಕಾದ ನಾಯಕರ (ತೊರ. 
&-ಂ೭-೨೨)- ೯. ವಿರುದ್ಧವಾದುದು; ಪ್ರತಿಯಾದುದು ; 'ಮರುಳಾಟ' 
ಪರಾ. ಮರುಳು : ೨. ಲೋಕವೆಂಬ ಮಾಯೆಗೆ ಶರಣಚುರಿತ್ರ ಮರುಳಾಗಿ 
ತೋಲುವುದು (ಮುಜಾರೇ- ಏ- 86-0೩೭); ದಿನದಿನಕೆ ಬಾಲಕನೆ ಮರುಳದ್ಳು 
ಘನಕೆ ಘನವಾಯಿತ್ತು (೩ಶಾಗ- ೫-೬-೦೦); ಕಂಡುದನೆ ನಾ ಕಂಡು ಕೇಳಿದ 
ಕೇಳಿ ಮರುಳಿಗೆ ಕುಣಿದೆ (66೪: 0೦೪-೦). ೩. ಕರುಳು ಒಂದಾದರೇನು 
ಮರುಳು ಒಂದೋ? (ಗಾರ). ೫. ಮರುಳು ಕಂಡ ಕನಸಿನ ಪರಿಯಂತೆ 
ಶಿವಾಚಾರ (0ನ. 6), ಓ. ಲಿಂಗುಂಗಸಮರಸದ ನಿರ್ಗುಣಪೂಜೆಯ 
ನೆಸಗಲಅ್‌ಯದ ಭಿನ್ನೆಜ್ಞಾನ ಭಿನ್ನಪೂಜೆಯನೆಸಗುವ ಮರುಳುಗಳಿಗೆ ಆರು 
ಮೆಚ್ಚುವರು (ಬಂದೂ: ೩೮-೫೪); ದೊರೆಕೊಂಡ ನಿಧಿಯನೊದೆದು ಕಳೆವ 
ಮರುಳಿನಂತೆ ಗರ್ವದಿನವಜ್ಜೆಗೆಯ್ನು (ಫು. ೦೦-೩೫ ಐ. ೮. “ಮರುಳೆ 
ನಲ್‌ ಭ್ರಮೆ ಏಿಶಾಚಿಗಳಕ್ಕುಂ'' (ಕ56- «ಲ; ಹರನೆ 'ಕೊರಳಲ್ಲಿಪ್ಪ ಕರೋಟಿ 
ಮಾಲೆಯ ಶಿರದ ಲಿಖಿತವ ಕಂಡು ಮರುಳುತಂಡಗಳು ಓದಿ ನೋಡಲು 
(0ಸನ- ೩೩); ಕುಣಿವುತಿರ್ದವು ಮರುಳುಗಳು ಮದಿರಾವಿಕಾರದಲಿ 
(ತೊರರಾ- ೬-೩೬-೪೬); ಸಂತಸದಿ ರಣಭೂಮಿಯೊಳು ಕುಣಿದಾಡುತಿರ್ದುವಾ 
ಮರುಳೆ ಪಡೆ (ಸಾಳ್ಮರಾ-35-34)- (ಗು). ೧೦- ದಡ್ಡತನದಿಂದ ಕೂಡಿದ; 
ತಿಳಿಗೇಡಿಯಾಗಿರುವ : ಅಂಡಜ ಉದ್ದಿ ಜ ತಾರಾಮಂಡಲದೊಳಗೊಂದು 
ನಾದವ ಕಂಡೆನು ಅಖಂಡಿತನಿರ್ಣಯವಜೀಯದ ಲೋಕದ ಮರುಳು 
ವನವರೆತ್ತ ಬಲ್ಲರು (88೧. ೭೮-೩೭೭). 

ಮರುಳ ಕಯ್‌, ಮರುಳ ಕೈ ಎ೧: ಎ ಮರುಳ್ಗೆಯ್ಸ್‌ ೧: 
ಬಿತ್ತರಿಸಲೇಂ ಮರುಳ ಕಯ್ಕವಣೆಯಿಡುಗಲ್ಲ ಮೊತ್ತವಾ ಪುರದೊಳಿಲ್ಲ 
(ಕಣ. ೩-೨0) ; ತೊಲೆ ತಳಿವರ ನೂಲ ಹರಿಗೆ ಬದ್ದರಬಂಡಿ ಬಲೆ ಹಗ್ಗ 
ಮರುಳ ಕ್ರೈ... . ಸಲೆ ಮೆಜಕಿದವು ದುರ್ಗದೊಳಗೆ (10೫: ೪೨-೬೭), 
೨. = ಮರುಳ್ಗೆಯ್ಕ್‌ ೨: ಕಯ್ಯಂದೊಡೆ ಮಂದಾರದ ಕಯ್ಯುಂ 
ಮಂತ್ರೀಂದ್ರಲಕ್ಷ್ಮಣಾಂಕನ ಕಯ್ಮುಂ ಕಯ್ಯಲ್ಲದುಳಿದ. ಮನುಜರ 
ಕಯ್ಕೆಂಬುಉ ಮರುಳ ಕೈಗಳೇತಜ ಕೈಗಳ" (A920. 29, ೨೬೭-೪೬; 1900), 
ಮತುಳಾಗಿಸು ಎ ಮೋಹಗೊಳಿಸು; ಆಕರ್ಷಿಸು : ಲಾಸ್ಕರಸದಿಂ 
ಮರುಳಾಗಿಸುವಳ (ರಕಕು- 6-೩೪); ಈ ತಲ್ಲೀನತೆಗೆ ಕಲಾಕೃತಿ ನಮ್ಮನ್ನು 
ಮರುಳಾಗಿಸುವುದೇ ಕಾರಣ (5. ೬೩). ಮರುಳಾಗು ಇ ೧. ಭ್ರಮೆ 
ಗೊಳ್ಳು ; ಭ್ರಾಂತಿಗೊಳ್ಳು : ಮರಳಿದನ್‌ ಪಾಳೆಯಕೆ ಮರುಳಾಗುತಾ 
ನರಂ ಸಂದೇಹಮಂ ತವಿಸಿ, ತನ್ನೆದೆಯ ಸಂತೈಸುತೆ (3ತ್ರ್ರಾಂಗ. ೩೩-೨೦೬), 
೨. ಮೋಹಗೊಳ್ಳು; ಆಕರ್ಷಣೆಯನ್ನು ಹೊಂದು ; ನವಯಾವನೆ 


ಮರುಳ 


ಮರುಳಾದೆಂಯಾತಂಗೆ (ಉರಂತೂ. ೪೮೨ ರಗಳ) ; ಪರಸತಿಗೆ ಮರುಳಾದೆ. ನೀನು 
(೧. ೦೪-೦). ಹ. ಬುದ್ಧಿಗೇಡಿಯಾಗು ; ತಿಳಿಗೇಡಿಯಾಗು : 
ಮರುಳಾಗದೆನ್ನ ನುಡಿಗುತ್ತರಮಂ ಮುನ್ನಿತ್ತು ಕುಡಿಯೆ ಕಜ್ಜಂ 
ನಿನಗುತ್ತರಿಸುಗು ಮಂ ತಲ್ಲ[ದಿವಂದಿ]ರಂತೆ ನೀನುಂತೆ ಮೂರ್ಯ 
ನಾಗದಿರರಸಾ (ಶಂಶಥಾ- 6-೪0) ; ಮಾಯೆಯ ಮದ್ದಿನಲ್ಲಿ ಮರುಳಾಗಿ 
ಮದನನ ಹೊಬ್ಬಿದನು , . . ಮುನಿಪ (ಹರಣ. ವು ಅತಿ 
ಘೋರತಪವೆಮ್ಮದದನು ನೀನಟ್‌ಯದೆ ಮತಿಗೆಟ್ಟು ಮರುಳಾಗದಿರು 
(808. ೨-೪). ೪. ಹುಚ್ಚಾಗು : ಓದಿ ಓದಿ ಮರುಳಾದ ಕೂಚು 
ಭಟ್ಟ (ಗಾರ). ಮರುಳುಜಡೆ ಎ ಹಸುಗೂಸುಗಳ ತಲೆಯಲ್ಲಿ, 
ಮಾಯಾಶಕ್ತಿಯಂಳ್ಳ ಅತಿಮಾನುಷವೃಕ್ತಿಯು ಬಂದು ಹೆಣೆ 
ಯುತ್ತದೆಂದು ನಂಬಲಾದ ಜಡೆ; ಸಣ್ಣಸಣ್ಣದಾಗಿ ಹೆಣೆದು 
ಕೊಂಡಿರುವ ಕೂದಲಿನ ಗಂಟು: ಇಷ್ಟಾಗಿ ಶಾಸ್ತ್ರಕ್ಕೆ ಹತ್ತು 
ಕೂದಲು ; ಒಂದು ಮಲುಳುಜಡೆ, ಅದೂ ಬ್ರಹ್ಮಗಂಟು! (ರೀಕವು- 
೪0-೪). ಮರುಳ್ಗಳೆಅಿಸಿಯ ಎ ಭೂತಗಳ ಒಡೆಯ: ಈಶ್ವರ 
ನುದೊಡಮೇಂ ಮರುಳ್ಳಳೆಆ್‌ಯನೆ (ತಳು. ೦-೩೦). ಮರುಳ್ಮಾಡು, 
ಮರುಳುಮಾಡು « ೧. ಮೋಹಗೊಳಿಸಂ ; ಮರುಳುಗೊಳಿಸು : 
ಕಾಮದೇವನಯ್ಯಲರಂಬಿನ ಶಕ್ತಿಗಳುಮನೊಂದುಮಾಡಿ ಲೋಕಮೆಲ್ಲಮಂ' 
ಮರುಳ್ಮಾಡಲೆಂದು ಪೆಣ್ಮಾಡಿದನಕ್ಕುಂ (ಶಂಶಕಾ- ೪-೬೩) ; ರುದ್ರಗಣ 
ಪ್ರಮಥಗಣರೆಂಬರ ಮಾಯೆ ಮರುಳ್ಮಾಡಿ ಕಾಡುವಂದು . . - ನಾನು 
ಮಾಯಾಕೋಳಾಹಳನಾಗಿರ್ದೆ ಕಣ (ಕತ. ೨೬೨-೦೨೩೦) ; ಸರ್ವಬುದ್ಧಿ 
ಗಳೊಳಾತನ ಮರುಳು ಮಾಡುತಿರಿ ಹೋಗಿ (ಶತಕಾ. ೩-೨) ; ವಿಟಎದೂ 
ಪಕರ ಕಣ್ಣೇಟದಿ ಮರುಳುಮಾಡುವರು (ನೋಷತ. ೦೮೪೮). ೨. 
ಮಂಕಾಗಿಸು ; ಮಂಕುಗೊಳಿಸಂ : ಆ ಅಪರಿಚಿತನು ಬಂದು ನನ್ನನ್ನು 
ಮರುಳ್ಳಾಡಿ ನನ್ನ ಆಸ್ತಿಯನ್ನೆಲ್ಲಾ ಸೆಳಕೊಂಡನು (ಮಸ. ೨೮)- 


[ಆ ಮರುಳ್ಸ್‌. / ತಮಿ. ಮಲ. ಮರುಳ್‌ ; ತುಳು. ಮರುಳು ; 
ತೆಲು. ಮರುಲು, ಮರ್ಲು ] 
ಮರುಳ, ಮಳ್ಳ (ನಾ). ೧. ತಿಳಿಗೇಡಿ; ದಡ್ಡ; ಅಜ್ಞಾನಿ: 


ಸರೋಜಾತಾದಿ ನಿಸ್ಲಾರವಸ್ತುಗಳೊಳ್‌ ಪೋಲಿಸುವಂತುಟೇಂ ಮರುಳನೇ 
ರೂಪಂ ಬಿಚಿತ್ರಾಂಗಿಯಾ (ಅಪ್ರ. ೬-68); ಮಾಯದ ಬಲೆಯಲ್ಲಿ 
ಸಿಲುಕಿದ ಮರುಳ ನಾನೆಂದಟ್‌ದ ಪರಿಯ ನೋಡಾ (6ನತಂ. ೪-00) ; 
ಸುಯೋಧನಾದಿ ಮರುಳರ ಮಾತು ಗ್ರಾಹ್ಮವಲ್ಲ (ರಃ. ೩೩). ವಿ. 
ಹುಚ್ಚುಹಿಡಿದವನು ; ಬುದ್ಧಿಭ್ರಮಣೆಯಾದವನು : ಮರುಳನಂತೆ 
ತನ್ನೊಳ್ತಾನೆ ನುಡಿಯುತ್ತಂ  (ಛರ್ಕಾನ್ಮು. ೦-೦೬೦) ;  ಪಗೆಗಳನ್‌ 
ಪಗೆವುಥು ಮರುಳೆನೆಲ್‌, ನಾನ್‌ ಮರುಳನೆನ್‌ (ಅದಕ. 9-003) ; 
ವನ್ಯೂಷನು ದ್ರಾಕ್ಷಾರಸವನ್ನು ಒಲೆನಿನ್‌ಗೆ ತಂದು ಕೊಟ್ಟು ಮರುಳನಂತೆ 
ನಗುತ್ತಾ ಹೊರಗೆ ಹೋದನು (ನುಲಿಣ- ೬೦). ೩. ಒಬ್ಬಾತನ 
ಹೆಸರು : ಸಂಪ್ರಾಪ್ತೋ ಮರುಳ ಇತಿ ಪ್ರಸಿದ್ಧನಾಮಾ (ಕಂ. 00, 
00-6೬ ; 967) ; ಪೆಸರ್ವೆತ್ತಾ ಮರುಳಂ ತನ್ನ ಪತಿಲಕನ ಏರಿಯ 
ಮಗಂ (ಎಳ. ೫11, ಶಿನರೊ, ೩೯-೦೪ ; 1122): ಮಳ್ಳ: ೧. ಕೇಳೋ 
ಕಳ್ಳಾ, ಮುದ್ದಿನ ಮಳ್ಳಾ (ಕಶಪು. ೨-೦) ; ನಾ ಏನು ಅಷ್ಟ ಮಳ್ಳ 
ಇದ್ದೀನ್ಯಂತ ತಿಳದಿರೇನು ? ; (೧83: 11, ೦೨೦): (ಗು)- ೪. ತಿಳಿಗೇಡಿ 
ಯಾದ ; ಏನೂ ಅರಿಯದ : ದಾದಲ್ಮಾ ತೀರ ಮಳ್ಳ ಗಿರಕಿ 
ಎಂದು ಭಾವಿಸಿ... ಅಂತರವನ್ನು ಕಂಡಿರಬಹುದಾಗಿತ್ತು 
28, ೧೪)- [ಮರುಳ + ಅ) 

ಮರುಳಡೆ (ಕ್ರಿ). ಭ್ರಾಂತಿಯನ್ನು ಹೊಂದು: ಮರುಳಡೆದು ನಡೆವಿರಯ್‌ 
ನೀಂಗಳ್‌ (ಅದ್ಕಕ್ತ mon). [ಮರುಳ್ಳಾ + ಅಡೆ] 


[CU 


೬೯೫೭ 


80 


ಮರುಳ 


ಮರುಳಮತ್ತ “ಮರುಳುಮ್ಮತ' ನೋ. 
ಮರುಳಯ್ಯ (ನಾ). ೧. ದಡ್ಡ; ತಿಳಿಗೇಡಿ: ಉಯ್ಯ ಕೈವಿಡಿದು 
ತಂಡುಲವ ಬಿಸುಟ ಮರುಳಯ್ಯರೆ ಮಾರ್ಗವೆನಲ್ಲಿ (665. ೫-00). 
ಭೂತಗಳ ಒಡೆಯ ; ಶಿವ: ಮರುಳಯ್ಯ (ಮರುಳುಗಳ 
ಅಯ್ಕನಾದ ಶಿವನು) (ರೋ: ಇ), ೩. ಒಬ್ಬಾತನ ಹೆಸರು: 
ಆತನ ಮರ್ಮಂದಿರ್‌ ಮರುಳಯ್ಯಂ ಬೂತುಗ ಪೆರ್ಮ್ಮಾಡಿ (೪. 11೫, 
ಶಿನನೊ. ೪-೪೭ ; 1129): [ಮರುಳ್ಳ್‌ 4 ಅಯ್ಯ] 
ಮರುಳಾಟ (ನಾ). ೧. ಭ್ರಮೆಯಿಂದ ಮಾಡುವ ಕೆಲಸ ; ಹುಚ್ಚಾಟ : 
ಮಾಸಿದ ಹೇಮಕುಂಭದಂತೆ ಸಾಧಕನ ಮರುಳಃಟದಂತೆ (ರರ್ಮಾಮ್ಮ, ಕ); 
ಮುಂಕುಹೆಣ್ಣಿನ ಮರುಳಾಟವು ನಿಂತಾಗ ಗಂಡಿಗೆ ದೊರೆವುದು ಸಿದ್ಧಿ 
(ಜಕಾಶ- ೨೦೭-೨೫)- ೨. ಅವಿವೇಕದ ವರ್ತನೆ ; ಬುದ್ಧಿಗೇಡಿತನ : 
ನೀನವರುಮನವರ ದೈವಮುಮಂ ಕೊಂಡಾಡುವ ಮರುಳುಟಕ್ಕೆನಗೆ 
ಪಿರಿದುಂ ವಿಸ್ಮ ಸ್ಮಯಮಾದಪುದು (ರರ್ನಾತ್ಮು- ೦-೭೦೪); ನಿನ್ನಯ ಮೈದುನರ 
ಮರುಳಾಟಕೆನ್ನನು ಕಾಯ್ದುಕೊಳ್ಳೈ ಕೃಷ್ಣ (ಉುನ್ಮಾಸ. 0-00) ; 
ಮರುಳಾಟವೇಕೋ ಮನುಜ ಕೂಗಾಟವೇಕೋ (ಕ್ಕರೆಂಡ: ೦-೩೦ ಸಂ). 
೩. ಪಿಶಾಚಿಗಳ ಆಟ,-ಲೀಲೆ: ಕೊಳ್ಳುಳಮೊಳ್‌ ಮರುಳಾಟವಾಡುವಾಂ 
ಮರುಳೆನೊ ವಿಕ್ರಮಾರ್ಜುನನೊಳ್ಳೊಲ್ಲದೆ ಸಂಧಿಯನುರ್ಕಿ ಕಿಟ್ಟ ನೀಂ 
ಮರುಳಯೊ ಪೇಟ (ಕರಣ. 0೬-೩೫); ವವಿಧನೃತ್ಯವ ನೋಡುದಕ್ಕಿಗೆ 
ಸವನಿಸಿತೆ. ಮರುಳಾಟಿ (ನಂತ: ೪. ವಿರುದ್ಧವಾಗಿ ನುಡಿ 
ಯುವಿಕೆ ; ವ್ಯತ್ಯಾಸವಾಗಿ. ಹೇಳುವಿಕೆ : “ವಿಪ್ರಲಂಭಃ , ವಿಷವಾದಃ- 
ಈ ೨ ಮರುಳಾಟದ ಹೆಸರು” (ನಾತರಾ, [ಮರುಳ್ಳ್‌ + ಆಟ] 
ಮರುಳಾಟಿಕೆ (ನಾ)- ಹುಚ್ಚಾಟ ; ಮರುಳುತನ ; ಲಕ್ಷ್ಮಿಗೆ ಇವೆಲ್ಲವೂ 
ಒಮ್ಮೊಮ್ಮೆ ಮರುಳಾಟಿಕೆ ಎಂದೆನಿಸುತ್ತದೆ. (ಖುಗಿಯು. ೦0)- 
[ಮರುಳ್ಳ್‌ + ಆಟಿಕೆ] 
ಮರುಳಾಡು (ಕ್ರಿ). ೧. ಮೂರ್ಬತನಕ್ಕಾಗಿ ಹಾಸ್ಕಮಾಡು, -ಗೇಲಿ 
ಮಾಡು: ಬಿಯಗರ ಮನೆಯೊಳಿದಂ ಕಂಡೊಡೆ ಮರುಳಾಡುವರದಣ?ಂ 
ಕೀಳಿದಾಗಿಯುಣು್ಬಿದು. (ರರ್ಮುಶ- ೯-೩5) ; ಹೋರಗೆ ಕೃ ಕೃಷ್ಣನ ಕರೆದಿವೆಲ್ಲವ 
ನಜುಹಿದಡೆ. 'ಮರುಳಾಡಿದನು (ಕುವರ. ೦೯-೩೩)- ವಿ ಹೀಯಾಳಿಸು ; 
ನಿಂದಿಸು ; ಜರೆ : ಸಂಳೆಯನು ಮರುಳಾಡುತಿರ್ದಳು ಮೋಹಿನೀದೇವಿ 
(ಶ್ರಜುಊ- ೫-೬೦)- [ಮರುಳು (ಎಮರುಳ್ಕ್‌) 4 ಆಡು] 
ಮರುಳಾಣ್ಮ (ನಾ). ಭೂತಗಳ ಒಡೆಯ; ಶಿವ: *'ಮರುಳಾಣ್ಮಂ 
ಶೂಲಿಯಲ್ಲುಂಟು" (ಕರ್ಶಾರ: ೪೦). [ಮರುಳ ..- ಆಣ್ಮ (-ಆಆಳ್ಮೆ)] 
ಮರುಳಿ. ಮಳ್ಳಿ, (ನಾ). ೧. ಅವಿವೇಕಿಯಾದವಳು; ಬ್ದುಗೇಡಿ : 
ಮುನೀಶ್ವ! ರನ ತ್ರ ತ್ರೆಮೇದೊರೆಯೆಂದಾ[ಂ] ಮರುಳಿಯೆನೆಯಲದು 
ಮಜ್‌ಯದೆ ಬರಿಸಿದೆಂ (ಕರಣ: ೧-೯೩). ೨. ಮರುಳಾದವಳು: ಮೋಹ 
ಗೊಂಡವಳು : ನಾನು ಈಗ ಶ್ರೀಗುರುಕಾರುಣ್ಯವನ್ನು ಪಡೆಯುವುದಕ್ಕೆ 
ಕಾತರಳಾಗಿರುವ ಮರುಳಿ (ಹಂಗರ); ಧೈರ್ಯಾವ ಕಳೆದಾನ, ನನ್ನೊಂದ 
ತೀರ ಮರುಳಿಯ ಮಾಡ್ಕಾನ (ತೂರಿ ೫೬-೬): ಸ. (ವಶೀಕರಣಕ್ಕೆ 
ಬಳಕೆಯಾಗುವ) ಒಂದು ಬಗೆಯ ಸಸ್ಯ: "'ಪಿಶುಚಿಕ:-ಕಾಸರಿಕ್ಕೆ 
ನಸುಗುನ್ನಿ, ಮರುಳಿ” (೬49: 66) ; ಮರು [ಕಾಣ ರ]ಳಿಯೈದೆಲೆನಾಗ 
ಎಎ ಇವಳ ತಿರುಳೆಣ್ಣೆಯಜಮೂತ್ರಮುರಗದಂಷ್ಟಂ ಕೂಡಿದುರುತೈಲ 
ಮಿನಿತು ಸೋಂಕಲೈ ವಶ್ಶಂ (೩ನ ೧-೪9): ೪. ಒಂದು ಬಗೆಯ 
ಪಕ್ಷಿ. ೧, ೪ : ಬಡಗಿಯಂತೆ ಮರರುಟಿಕಂ ಬುದ್ಧಿಗೆಟ್ಟಳಂತೆ ಮರು 
[ಜಾಣಂ-ರ]ಳಿ . . . ಎಂದಿಂತುಮನೇಕಪಕ್ಷಿಜಾಶಿಗಳಿಂ (ಬ್ರೂತಂ. ೨-೩೪೦). 
ಮಳ್ಳಿ ೫. ಜಾಣತನವಿದ್ದೂ ಇಲ್ಲದಂತೆ ನಟಿಸುವವಳು ; 


ಇ: 
ಅಮಾಯಕತನ ತೋರ್ಪಡಿಸುವವಳು : ನಿಮ್ಮ ಮುಂದೆಲ್ಲ ಆಕೆಯು 


ಮರುಳಕ್ಕು 


ಅರಿಯದ ಮಳ್ಳಿಯಂತೆ ಸುದ್ಮಾನೆ ಕೂಡ್ರುತ್ತಾಳೆ (ಶೋಹಿಂ- ೨೪) ; ಮತ್ತೆ 
ಅವನ ಮನೆಗೆ ಯಾಕೆ ಹೋಗುತ್ತೀಯೆ ಮಳ್ಳಿ! (ಕಂಗರೋ. ೬೪). 
[ಮರುಳ 4 ಇ] 

ಮರುಳಿಕ್ಕು (ಕ್ರಿ). ಬುದ್ಧಿಯನ್ನು. ಮಂಕುಗೊಳಿಸುವ ಮದ್ದನ್ನು 
ಆಹಾರದಲ್ಲಿ ಸೇರಿಸು,- ಬೆರಸು ; ನೀವೆತ್ತಾನುಂ ಮರುಳ್ಳೊಂಡಿರೋ 
ಮರುಳಿಕ್ಕಿ ಅಟ್ಟುದನುಂಡಿರೋ ಪೇಟ್‌ಂ (ತಂಕತಂ, ೦೪೬-೦೪). 

[ಮರುಳ 4- ಇಕ್ಕು] 

ಮರುಳಿಸು (ಕ್ರಿ). ಮೋಹಗೊಳಿಸು; ಮರುಳುಗೊಳಿಸು : ಧೃತ 
ಯೌವನಂ ಮರುಳಿಸಲ್ತಾನಾರ್ತುಮತ್ಮಂತಸೌಂದರೆಕಾಂತಾಜನಮಂ 
ಮರುಳ್ಹುದಣಮಿಲ್ಲ (ಅಂತ್ರ: 6-8) ; ಮುತ್ತೆಂ ಮುಕ್ಕುಳಿಸಿದ ಪವಳದಂತೆ 
ಮರುಳಿಸುವಂಗಂ (*ರೇಜೇ, 5-೩೭). [ ಮರುಳ್ಳ್‌ 4 ಎಇಸ್ಯು] 

ಮರುಳು 'ಮರುಳ್ಕ್‌' ನೋ. 

ಮರುಳುಗುಟ್ಟು (ಕ್ರಿ). - ಮರುಳಾಡು ೧: ಮರುಳೆ ಕಾಡದ 
ಕಟ್ಟದೆಮ್ಮನು ಬಜ್‌ದೆ. ಬಯಸಿದೆಯಿದನು ಕೇಳ್ಹೊಡೆ ಮರುಳುಗುಟ್ಟದೆ 
ಮಾಣ್ಬರೇ ನಿಮ್ಮಣ್ಣತವ್ಮುದಿರು (ಕಣಣ. ೦-೪೦). 

[ಮರುಳು (< ಮರುಳ) - ಕುಟ್ಟು] 

ಮರುಳುಗೈ 'ಮರುಳ್ಗೆಯ್ಸ್‌' ನೋ. 

ಮರುಳುಗೊಳ್‌ 'ಮರುಳ್ಗೊಳ್‌' ನೋ, 

ಮರುಳುಗೊಳಿಸು "ಮರುಳ್ಗೊಳಿಸು' ನೋ- 

ಮರುಳುಣ್‌ (ಕ್ರಿ). ಬುದ್ಧಿಯನ್ನು ಮಂಕುಗೊಳಿಸುವ ಮದ್ದನ್ನು 
ಬೆರಸಿದ ಆಹಾರವನ್ನು ಸೇವಿಸು : ಮರುಳುಂಡ ಮನುಷ್ಯನ ಇರವಿನ 
ಪರಿಯಂತೆ ವಿವರವನಟ್‌ಯಬಾರದು ನೋಡಾ ಶಿವಜ್ಣಾನ (945. 
66-993). [ಮರುಳ್ಕ್‌ + ಉಣ] 

ಮರುಳುತನ 'ಮರುಳ್ತನ” ನೋ. 

ಮರುಳುನುಡಿ (ನಾ). ತಿಳಿಗೇಡಿತನದ ಮಾತು : ಮರುಳುನುಡಿಗಳು. 
ನಮ್ಮವಿವು ನೀವ್‌ ಪರಮನೀತಿಯ ಧರ್ಮಶಾಸ್ತ್ರದ ನಿರುತರು (ಕೊಂ. 
3-೦-81): .. [ಮರುಳು (ಆ ಮರುಳ್ಳ್‌) 4 ನುಡಿ] 

ಮರುಳುಮಾತು (ನಾ). ಮರುಳುಗೊಳಿಸುವ ಮಾತು: ಭ್ರಮೆ 
ಯನ್ನುಂಟುಮಾಡುವ ಮಾತು: ಬಲುದಿನಕೆ ಬಂದಿಹನು. . , 
ನಾಲ್ಕು ದಿನ ನಿಲ್ಲಿಸಮ್ಮಾ ಮರುಳುಮಾತುಗಳಾಡಿ ನುಸುಳಿ ಪೋಗುವನಮ್ಮ. 
(886ೀ- ೨-೩)... [ಮರುಳು (ಇ ಮರುಳ್ಸ್‌) -- ಮಾತ್ತು ] 

ಮರುಳುಮ್ಮತ, ಮರಳುಉಮ್ಮತ್ತಿ, ಮರಳುಮತ್ತ, ಮರುಳಮತ್ತ. 
(ನಾ). ಒಂದು ಬಗೆಯ ಸಸ್ಯ ; ಮದ್ದುಗುಣಿಕೆ ಗಿಡ; ದತ್ತೂರ : 
ಜಡಮತಿಗೆ ಮರುಳುಮ್ಮತವನಿಕ್ಕಿದೊಡೆ ಸುಕಲೆಯಪ್ಪದೆ (ಕೈಬಳಾ. ೨-೬)- 
ಮರಳುಉಮ್ಮತ್ತಿ : (ಕತ: ೬-೦೦೩) - -ಮರಳುಮತ್ತ ; ಮರಳು 
ಮತ್ತ ; ಈ ಸೊಪ್ಪಂ ಚೂರ್ಣವಂ ಮಾಡಿ ಸಕ್ಕರೆಯಂ ಬೆರಸಿ ದಿನ ಒಂದಕ್ಕೆ 
ಮೂಹು ಬೆರಳಂ ಸೇವಿಸಲು ಹೊಟ್ಟೆಯೊಳಗಿನ, ಗಡ್ಡೆ ಗುಣ (ಬಂ. ಲ. 
ಮರುಳಮತ್ತ ; ಕರಿಉಮ್ಮತ್ತದ ಬೇರು, - ಮರುಳಮತ್ತದ ಬೇರು, 
ಮರುಳಮತ್ತದ ಬೀಜ... ಇಷ್ಟನ್ನೂ ಬೇಲ್‌ ಬೇಜ್‌ ಚೂರ್ಣವ 
ಮಾಡಿ... , ಆಮಲಃಪ್ರಮಾಣ ಜೇನುಕೂಡಿ ಕೊಳ್ಳಲು ಮದ 
ತಿಳಿವುದು (0ಕ್ಕೂ: 69), [ಮರುಳು (೬ ಮರುಳ) 4 ಉಮ್ಮತ 
(<ಉಮ್ಮತ್ತ). / ತೆಲು. 'ಮರುಲುಮ್ಮೆತ ] 

ಮರುಳುವೆಣ್ಣು (ನಾ). ಅವಿವೇಕಿಯಾದ ಹೆಣ್ಣು ; ದಡ್ಡಿ : ಮನೆವಾಳ್ತೆ 
ಯಜ್‌ಯದ ಮರುಳುವೆಣ್ಣೀ ಕೃತಿಯನೆ ಮನಧೊಲಿದೋದಿದೊಡೆ , , . 
ಚಾತುರ್ಯವಡೆವಳು (6೨: ೦-೪3). 

[ಮರುಳು < ಮರುಳ) 4 ಪೆಣ್ಣು ( ೬. ಷೆಣ್‌ )] 


೬೯೫೮ 


ಮರುಳ್ಲೊಳ್‌ 


ಮರುಳ್ಲವಿ (ನಾ). ತಿಳುವಳಿಕೆಯಿಲ್ಲದ ಕವಿ ; ಅವಿದೇಕಿಯಾದ ಕವಿ : 
ತಾಮಡ್ಡಗವಿತೆಯೆಂ ಮಾಡಿ ಮಹಾವ್ಯವಸಾಯಂಗೆಯ್ವ್ವ ಮರುಳ್ಗವಿಗಳ್ತಾ 
ವೇಂ ಗುಣಾಢ್ಯರಂ ಮಸುಳಿಸರೇ (ಗರಾಡಕಿ. ೪-೪0): [ಮರುಳ್ಳ್‌ *- ಕವ್ವಿ) 
ಮರುಕ್ಗಿಡೆ (ಕ್ರಿ). ಅವಿವೇಕದ, ಮಾತನ್ನಾಡು ; ದಡ್ಡತನದ ಮಾತ 
3 ನಾಡು: ಕೇಳೆಲೆ ನಿನ್ನದೊ ರ್ಥವೆಂದು ನಿನ್ನದೊಂದು ರೂಪೆಂದು 
ಮುಂದಿಯದೆ ಮರುಳ್ಳೆಡೆವರೆ (086. 6-040). (ಮರುಳ್ಸ್‌ + ಕೆಡೆ,] 
ಮರುಳ್ಗೆಯ್‌, (ಕ್ರಿ). ಮೋಹವನ್ನುಂಟುಮಾಡು ; ಆಕರ್ಷಿಸು : 
ನಾಣೊಸರ್ವ ಮರುಕಳ್ಗೆಯ್ವ ಚಿತ್ತಿನಿಯರುಗಳೊಪ್ಪದರು (8483. 
06-90). [ಮೆರುಳ್ಕ್‌ 4 ಕೆಯ) 
39) ಮರುಳ್ಗೆಯ್‌,, ಮುಳುಗೈ, ಮುಳ್ಳ (ನಾ): ೧. ಹಿಂದೆ ಕೋಟೆ 
ಕಾಳಗದಲ್ಲಿ ಬಳಸಂತ್ತಿದ್ದ ಕೈಆಕಾರದ ಒಂದೆ ಬಗೆಯ ಆಯುಧ : 
ಅಂಕಕ್ಕೆ ಬರ್ಪ ರಾಯರ ಗಂಡನೆಂದೆಂಬ ಡೆಂಕಣಿ ಮರುಕ್ಳಿ ಯ್ಗ ಕೊಡನೆ 
ಭೋಂಕೆನೆ ಮಿಡಿವ ಲಾಳಿಯ ಬಿಲ್ಲು ಪೆಟಲ್ಲಳ ಸಂಕುಲವಿದುಳಿದಲ್ಲಲ್ಲಿ 
(Cass. ೦-೪). ಮರುಳುಗೈ : ೧. ರುಗರುಗಿಸುವ ಹೇರಿಟ್ಟಿ 
ಮರುಳುಗೈಗಳುಗುಳುತಿರ್ದುವು. ಕೆಂಗಿಡಿಗಳ (ಕಂತಿ. 0೦-0೩ರ) - 
ಮರುಳ್ಳ್ಮೈ 2 ೧. ಡೆಂಕಣಿ ಮರುಕ್ಗೆ ಯಿಂದಲಾ ಕೋಟೆ ಮಿಗಿಲಾಗಿ 
ಮನಕೆ ರಂಜಿಸಿತು. 5೫. ೩-೩), ೨. ಕೃತ್ರಿಮವಾದ ಕೈ: 
ಬರೆಯದ. ಕೈ ಬಂಧುಗಳಂ ಪೊರೆಯದ. ಕೈ... ಮರಗೈ ಮರುಳ್ಳೆ ಗಳಂತೆ. 
(am. 00). [ಮರುಳ್ಕ್‌ -. ಕೆಯ] 
*ಮರುಳ್ಗೈ * ಮರುಳ್ಸೆಯಕ್ಕ ' ನೋ. 
ಮರುಳ್ಗೊಳ್‌. ,ವಂರುಳುಗೊಳ್‌ (ಕ್ರಿ). ೧. ಭ್ರಮೆಗೊಳಗಾಗು ; 
ಭ್ರಾಂತಿಗೊಳ್ಳು : ಎಲ್ಲಿರ್ದೆಯೆಂದಅಸುತ್ತಂ ಮರುಳ್ಲೊಂಡು ಪ್ರಳಾಪಂ 
[ತ್ತೆ (ಅಕ್ಕಾ: ೧-0೬); ಗಗನತಳಕುಸುಮಮನೆ ಬಯಸಿ 
ಮರುಳ್ಗೊಂಡು ಮಜುಗುವ ಮರುಳಂತೆ , . . ಸ್ವಯಂಪ್ರಭೆಯಂ ನೆನೆ 
ನೆನೆದು (ಕಂಪು. 4-005) ; ಪಂಚಬಾಣನ ರೂಪ ಬಾರೆಂದು ಮರುಳ್ಗೊ ಡು 
ಚಂಚಲಾಕ್ಷಿಯ ತುಡುಕಿದಳು (ತೋಶತ,. 3೬-30). ೨. ಪರವಶಗೊಳ್ಳು : 
ಪತ್ರಲೇಖೆ ತತ್ಸಭಾಮಂಡಲಗಳಿತಹಿಮ ಸ್ಪರ್ಶದಿಂ ಲಬ್ಧಸಂಜ್ಞೆಯಾಗಿ 
ಮರುಳ್ಳೊಂಡಂತೆ ಇಂದ್ರಾಯುಧಮಿರ್ಪೆಡೆಗೆ ಪರಿತಂದು (೫ಾರಂಉ. 
೬): ೩. ಒಲಿ ; "ಮೋಹಗೊಳ್ಳು : ನಿನ್ನಯ ಚಿತ್ರಪಠವ 
ಕೆಂಡುಯ್ದು ತೋರದ ಮುನ್ನ ಮರುಳ್ಳೊಂಬನವನು (ಯತಃ. 
80-00). 9. ಸಂಭ್ರಮಗೊಳ್ಳು ; ಸಡಗೆಂಸು ; ಜಾತಕರ್ಮೋತ್ಸವ 
ದೊಳ್‌ | ಪರಿಜನಮುಂ ಪುರಜನಮುಮೊಸಗೆ ಮರುಳ್ಳೊಂಡು 
ನಿರ್ಧರಕ್ರೀಡಾರಸಪರವಶರಾದಾಗಳ್‌ (ಅತಿ. ೩-೦೦ 2) ; ನೃತ್ಯ 
ಪ್ರವೃತ್ತಚಾರಣಗಣವಂಯಿಮೊಸಗೆ  ಮರುಳ್ಳೊಂಡು ಘೋರ್ಗರೆದು 
ನಲಿದು ನರ್ತಿಸಿತ್ತಮೊಡನೆ ಬರೆವರೆ (೧-90) ಒಸಗೆ 
ಮರುಳ್ಲೊಂಡಾಡುವ ರಸಭಾಮತ್ಮೆಯರೆ ನೂಪುರಂಗಳ-ದನಿಯುಂ . , , 
ಒದವಿಸಿತು ಮದನಚಾಪಧ್ವೆನಿಯಂ (ಶೃತೃಶ್ರ- 02-33). ಮರುಳುಗೊಳ್‌ : 
೧. ಮರುಳುಗೊಂಡನು ರಾಮ ನೋಡಾ (90. 1೩-10). ೩. ಲೋಕ 
ದೊಳು ವಿಖ್ಯಾತಕೀರ್ತಿಯು ನಾಕಿ ಯೋಗ್ಮನು ಸೂರ್ಯಪುತ್ರಿಗೆ 
ಮರುಳುಗೊಂಡಿರಲು (ಸಕತ. 0೨-00) ; ಅರರೆ ಮನ್ಮಥನೀ ಸತಿಯಲವ 
ತರಿಸಿದನೊ ಶಿವ ಎನುತ ಮನದಲಿ ಮರುಳುಗೊಂಡನು , . , ಅಸುರೇಂದ್ರ. 
(ತೂರರಾ- ೩-೯-36) ; ವಿತಕೆ ಮರುಳುಗೊಂಡರ್ಥಿಸಿದೆ. ತನ್ನನು ಧರಣಿ 
ಪಾಲಕುಮಾರಿ ಕಾಣದೆ ನಿಜವನು (6೫ ೦೦-೩-೦೪), ೫. ಹುಚ್ಚು 
ಹಿಡಿ; ಬುದ್ಧಿ ಭ್ರಮಣೆಯಾಗು : ಕುರುಡರು ಕಾಣ್ಬರು ಮೂಕರು 
ನುಡಿವರು ಮರುಳುಗೊಂಡವರು ತಿಳಿವರು (0818: ೦0-6೪); ಮರುಳು. 
ಗೊಂಡು ಸತ್ತ ನಾಯ ಬಲದ ಬದಿಯೆಲುಬಿನ ಮೇಲೆ ಸಾಧ್ಯವಾಗುವ ಸ್ತೀ 


೩8. 


ಮರುಳ್ಗೊಳಿಸು 


ನಾಮಮಂ ಬರೆದು ಬಿಳಿಎಕ್ಕೆಯ ಕಟ್ಟಿಗೆಯ ಕೆಂಡದಿಂ ಕಾಸಲು ವಶಮಪ್ಪಳು 
(mon: 3೬೨), [ಮರುಳ್ಗ್‌ 4 ಕೊಳ್‌] 

ಮರುಳ್ಗೊಳಿಸು, ಮರುಳುಗೊಳಿಸು (ಕ್ರಿ). ೧. ಭ್ರಾಂತಿಗೊಳೆಗು 
ಮಾಡು; ಭ್ರಮೆಗೊಳಿಸು: ಮದಹಿಡಿಸಿ, ಮರುಳ್ಗೊಳಿಸಿ, ಇರುಳುಗವಿಸಿ, 
ಮುಚ್ಚುವಳು, ಕಣ್ನಳಿಸಿ, ಮಣ್ಣೊಳಬಳು (ಬಳಸಿ. ೩-೦೫೫); ಆಗಳೆನ್ನೆ ಮನ 
ಮನೊಲ್ವ ಇನಿದು ಸೊಲ್ಲ ಸೆಳೆಯುಮೇನ್‌ ಇನಿಸುವೆನ್ನ ಮರುಳ್ಳೊಳಿಸ 
ಲಾಅದಯ" (ಂದ್ಕಕ್ತ. 0-೨0). ೨. ಮೋಹಗೊಳಿಸು ; ಆಕರ್ಷಿಸು; 
ರೂಪೆ ಗಡಂ ನೋಡಲೊಡಂ ಮರುಳ್ಗೊಳಿಸುಗುಂ ವಿದ್ಯಾಧರಸ್ಸ್ರೀಯರಂ 
(೪೦4. 0-೭೪) ; ಗಿಳಿಯುಂ ಮೊದಲಾಗಿ ನಡಪಿದರನಟ್‌ದು ಮರುಳ್ಳೊಳಿ 
ಸುವುದವಣಚೈಸುವ ಫಳಮಿಂತಂತನಿತುಮಾದುದಿಲ್ಲಾ ಖಳನೊಳ್‌. 
(ಉಣ: ಊ೬) ; ಕಟಾಕ್ಷರೋಚಿಯಿಂ ರಾಜಪುತ್ರರಂ ಮರುಳ್ಗೊಳಿಸಿ 
ಸಾಲ್ಗೊಂಡು ನಿಂದ ವಾರಾಂಗನೆಯರಿಂ (೫೫8: ೫-೦೯೭). ಮರುಳು 
ಗೊಳಿಸು : ೨. ಚಲುವ ನರ್ತನದ ಪೆಣ್ಗಳು ಸಭಾಸ್ಮಳವ ಮರುಳುಗೊಳಿಸಿ 
ದರೇನೆಂಬೆ (4980. ೨0-004). [ಮರುಳ್ಳೊಳ್‌ 4 - ಇಸ್ಕು] 

ಮರುಳ್ಹು (ಕ್ರಿ). ಮೋಹಗೊಳಿಸು ; ಆಕರ್ಷಿಸು : ನಾಗಶಯ್ಕೆಯೊಳ್‌ 
ನಾಗಿಣಿ ನಾಗಬಂಧದೊಳೆ ತಳ್ತು ಗುಣಾರ್ಣವನಂ ಮರುಳ್ಳಿದಳ್‌ (ಕಂಕಣ. 
೪-೦೬); ವನಿತೆಯರಂ ಮರುಳ್ಹುವ ಸಮಾಕೃತಿಯಿಂ ಸುಮನೋಭಿವೃದ್ಧಿಯಂ 
ಜನಿಯಿವ ಶೀಲದಿಂ , . . ವಿಭು ಲಕ್ಷ್ಮಿ ದೇವನೆಸೆವಂ (ಎಣ: ೫118: ೨೪-೦೦ ; 
1304); ನೀಂ ಕುವರಿಯನಿಂತು ಮಚ್ಚಿಸಿ ಮರುಳ್ವಿ ಧನಂಗೊಡದಿಪು 
ದೊಪ್ಪಮೇ (ಕೃತ. ೨೯-೦೪). [ಮರುಳ್ಳ್‌ *- - ಚ್ಯು) 

ಮರುಳ್ತನ, ವಂರುಳುತನ, ಮಳ್ಳತನ (ನಾ). ೧. ಹುಚ್ಚು; ಬುದ್ಧಿ 
ಭ್ರಮೆ; ಮರುಳ್‌ತನಂ ನಿನತು ಬಲ್‌ಬೆಳೆದ ಕುತ್ತಮೆನೆ ತೋರ್ಪುದೆನಗೆ 
(ತ್ರ - 8೨-೦೦೩). ೨. ದಡ್ಡತನ ; ಮೌಢ್ಯ: ಈತನೊಳ್‌ ಇದಿರ್ಚಿ 
ಕಾದುವ ಮರುಳ್ತೆನಂ ಬೇಡ (60ಪ್ರು- ೧೩-೩೬ ನ); ನಿಮ್ಮೊಳ್‌ ಕೂಡಿದೆನ್ನ 
ಮರುಳ್ತೈನಮಲ್ಲದೆ ನಿಮ್ಮೊಳಿನಿತುಂ ಮದೋಷಮಿಲ್ಲ: (ಶಂಕತಂ. ೯-೪). 
೩. ಪಿಶಾಚಿಯಾಗಿರುವಿಕೆ: ಬಂಧುಮತ್ಸರದೊಳೆ ಪೈರಮಂ ಪದೆದು 
ಭೀಮನನಿನ್ನಿನಿತರ್ಕೆ ತಂದ ನೀಂ ಮರುಳನೊ ಭೂತಕೋಟಿವೆರಸಾಹವರಂಗ 
ದೊಳಾಡುತಿರ್ಪ ತಾಂ ಮರುಳನೊ ನೋಟಕ್ಸಿವಿರ್ವರ ಮರುಳ್ತನಮಂ 
ಫಣೆರಾಜಕೇತನಾ (ಗರಾಡು. ೪೨%). ಮರುಳುತನ: ೨. ಮರುಳು 
ತನದಲಿ ವೃರ್ಥನಾದೆನಲಾ ಮಹಾದೇವ (೪ನ. ೬3: ೬-೦೦೩); ಏಕೆ 
ನಿನಗೀ ಮರುಳುತನದವಿವೇಕ (846ರ. ೨-೩-೫೦); ಆತನ ನುಡಿಗೇಳಿ ಈ 
ತನಕ ಇಲ್ಲಿ ಕುಳಿತುದೇ ನಮ್ಮ ಮರುಳುತನ (ಗಂ. 0). ಮಳ್ಳತನ ; 
೨. ಮುದ್ದಾಂ, ಮಳ್ಳತನವನ್ನು ಪ್ರದರ್ಶಿಸುವ ಡಾವಿನಿಂದ, ನಾನೂ. . - 
ಬಾತಮಿಾ ಒಪ್ಪಿಸಿದ್ದೆ (ತತ: 1, 09). [ಮುರುಳಿ 4 - ತನ] 

ಮರುಳ್ನಗೆ (ನಾ). ದೆವ್ವದ ನಗೆ; ಪಿಶಾಚಿಯ: ನಗು: ಇಂಚರೆದ! 
ಕೊಳಲು ಬಿರಿದು ಕರೋರಭೇರಿಯಾಗುತಿದೆ | ಚೆಲುವೆಯರ ಮುಗುಳ್ನಗೆಯ) 
ಮರುಳ್ನಗೆಯದಾಗುತಿದೆ ! (ಶಾಂತ£- ೩೫-೦೦). [ಮರುಳ್ಸ್‌ -- ನಗೆ] 

ಮರುಳ್ಳಡೆ ' ಮರುಳ್ವಡೆ ' ನೋ. 

ಮರುಳ್ಪೂದಿ (ನು): ಬುದ್ಧಿಯನ್ನು ಮಖಕುಗೊಳಿಸುವ ಬೂದಿ; 
ಮಂಕುಬೂದಿ: ಮನ್ಮಥಾಂಕನೆಂದೆಂಬ ಕೌಳಿಕಂ ಜನವಶ್ಯದಾ ಮರು 
ಳ್ಪೂದಿ: ಕವಿಸಿದಂತಿರುತಿರ್ಪ ಜೊನ್ನದೊಳ್‌ (ಶರತು- ೭-೪0). 

ಮರುಳ 4 ಬೂದಿ] 

ಮರುಳ್ಮಸಗು (ಕ್ರಿ). ಹುಚ್ಚು. ಕೆರಳು ;: ಹುಚ್ಚೇರು : ಒರ್ವರೊರ್ವರಂ 
ನಂಬದ ಬಗೆಯಿಂ ಕನಕಾಸ್ವಾದಮಿಲ್ಲದೆಯಂಂ ಮರುಳ್ಮಸಗಿ ಪಸುಗೆಗೆಟ್ಟು 
ಪಸಿಯ ಬಡಿಗೆಗಳನೆತ್ತಿಕೊಂಡು (ಇರೇ. ೪-009 ಐ), 

[ಮರುಳ್ಕ್‌ 4 ಮಸಗು] 


s 


೬೯೫೯ 


ಷಂರೆಗೆಯ್‌ (ವಾ). 


ಮರೆಗೊಡು 


ಮರುಳ್ವಡೆ, ಮರುಳ್ಪಡೆ (ನಾ): ೧. ದೆವ್ವಗಳ ಗುಂಪು ; ಪಿಶಾಚಿಗಳ 
ಸಮೂಹ : ವಾಜಿಯುಂ ವಾಹಕರುಂ ಮರುಳ್ವೈಡೆಯಂಮಾಗಡೆ ತಮ್ಮೊಡ 
ನಾಡೆ ರಾಗದಿಂ (ಕಾರೂ. ೧೩-೬): ೨. ಶಿವನ ಪರಿವಾರ; ಪ್ರಮಥ 
ಗಣ: ಕರಮೆಸೆದಂ ಪಲತೆಅದ ಮರುಳ್ನಡೆಯ ನಡುವುಮಾಪತಿರುದ್ರಂ 
(ಇತ್ಶಾರ, ೩೦). ಮರುಳ್ಳೆಡೆ: ೧. ಗಜಮಾಂಸಮನುರ್ಚ್ಛಿ ತಿಂದು 
ಕೂಗಿಡುವ ಮರುಳ್ಮರುಳ್ಳೆಡೆಯನಟ್ಟುವ ಸಿದ್ಧಗಣಂ (ಎಕ. ೪111: ಸೊರಂ- 
0೪೪-೦೦; 103 7); ಪಂದಲೆಯ ತಿಅೌಕಲ್ಲಾಟದಿಂ ಮರುಳ್ಪಡೆಗೆ ನಲವೆರ್ಚಿ 
ಸುತುಂ (ಉರಾಕ್ಕ- ೪-೦೯). [ಮರುಳ್ಳ್‌ 4 ಪಡ್ಕೆ] 

ಮರುಳ್ವಣಗು (ನಾ). ತುಚ್ಛವಾದ ಪಿಶಾಚಿ: ಸೊಣಗಂಗಳ ಸೊಣವುತ 
ಮರುಳ್ವಣ [ಕಾಕಾಂ. ಳಗೂ]ಗುಗಳು ಒಣದಲೆವೋಡ ಹಿಡಿದು ರಕ್ಕಸರುಂಬ 
ಹೆಣನ ಭಿಕ್ಷದ ಬೇಡುತಿಹರು (880: ಆಂಟಿ. [ಮರುಳ 4: ಬಣಗು) 

ಮರುಳ್ಹೋಗು (ಕ್ರಿ). ಭ್ರಮೆ ಹೊಂದು; ಭ್ರಾಂತಿಗೊಳ್ಳು ; 
ಮರುಳಾಗು : ಸವಿನುಡಿಯ ಕಳ್ಳೀಂಟಿ ಮರುಳ್ವೋಗೆಯಮ್ಮ ನೀನಾತಂಗೆ 
(ಶ್ರೀರಾಮಾ- ೩೦-೨00) [ಮರುಳ 4 ಪೋಗ್ಳು (ಎಪೋ,)] 


15] ಮರೂರ್‌ (ನಾ). ಒಂದು ಊರಿನ ಹೆಸರು: ಮರೂರು ಕುನ್ಹಾಡಿಯ 


ನೆಬಲ ಗುಡಿಸಿದ ತ್ರೈಲೋಕ್ಕವೀರಕೆ ಕೊಟ್ಟ ಮಣ್ಣು ಇರ್ಫಾಂಡುಗ 
(04. 1x, ಶೆಗಳೂ. 90-6; 820). [? +e) 

ಮರೆ, 'ಮಣ' ನೋ, 

ಮರ್ಕೆ "ಮಟ್ಸ್‌' ನೋ. 


*)ಮರ್ಕೆ (ನಾ). ಒಂದು ಬಗೆಯ ಜಿಂಕೆ: “ನ್ಮಂಕುಃ ರಂಕುಃ. ಈ ೨ 


ಮರೆ” (ಜಯ. ೩-೬೭); ಪರಿವ ಕಡವಿನ. ಕೂಡೆಮ್ಮೆಯ ಮರೆಯ 
ಪಿಂಡುಗಳುಮಂ . . . ಪಾಯ್ವ ಸಿಂಗಂಗಳುಮಂ ಕಂಡು (ಹುತಂ. 
೫-೪೮ 5) ; ಕರಡಿ ಕಡವೆ ಕಾಡೆಮ್ಮೆ ಸೊಣಗ ಮೊಲ ಮರೆ . . , ಎರಡು 
ತಲೆಯ ಪಕ್ಕಿಯಿನೊಪ್ಬದುದಾ ದಾರುಣಮಪ್ಪಡವಿ (ಇಯಳಾ. 0-೨೮). 
[ದೇ.॥ ತಮಿ. ಮರೈ] 
ಮರೆಕನ್ನಡ 'ಮಲ್‌ಗನ್ನಡ' ನೋ: 
ಮರೆಗರೆ (ಕ್ರಿ). ೧. ಅಡಗಿರು ; ಬಚ್ಚಿಟ್ಟುಕೊಂಡಿರು ; ಪಲಾಯನಕ್ಕಾಗಿ 
ಮರೆಗರೆದು ಹೊಂಚುತ್ತಿರುವ ವೀರಶತ್ರು (ರಕ: 0-೦), ೨. 
ಮುಚ್ಚು ; ಮರೆಮಾಡು : ಅರುಣಕಿರಣದ ಜವನಿಕೆಯ ಮರೆಗರೆದು ಬಹ 
ದಿನಕರನ ಬುಬದ ಭರವನರಿದುಲಿಯುತ್ತಿಹುವು ಕಲರವದ ಖಗನೀರ 
(25. 311, ೦೬೬ ಶರತುಕಾರ: ಕಾಂತ). [ಮರೆ (ಎ ಮಂಜಿ) - ಕರೈ ] 
ಮರೆಗುಳಿ, ಮರಗುಳಿ (ಗು). ಮರೆಯುವ ; ಸ್ಮರಣೆಯನ್ನು ಕಳೆದು 
ಕೊಳ್ಳುವ : ಮರೆಗುಳಿ ಸ್ವಭಾವದವನು ನನ್ನ ಕೈಗೆ ಈ ಹಳೆಕೊಡೆಯನ್ನು 
ಅರ್ಪಿಸಿ ಹೋಗಿರುವುದೂ ಸಾಧ್ಯವಿದೆ (ರಳನ್ಕ- 6೩); ಮರೆಗುಳಿ ಸ್ವಭಾವ 
ದವರೂ, ಮರೆವಿನ ಸೋಗಿನವರೂ ರೇಲ್ಮೆಯ ಪತ್ರಿಕೆಗಳನ್ನು ಶಿರಸ್ಟ್ರಾಣದ 
ಒಡಲಲ್ಲಿಯೊ. ಕೋಟಿನ ಒಳಕಿಸೆಯಲ್ಲಿಯೊ. ತುರುಕಿಬಿಡುವ ಸಂಭವ 
ಪುಟು (ಗಾರ್‌ ೪). ಮರಗುಳಿ ; 'ಮರೆ' ಧಾತುವಿಗೆ-ಆ ಸ್ವಭಾವ 
ವಳ್ಳ_ಎನ್ಮುವ ಅರ್ಥದಲ್ಲಿ'ಗುಳಿ` ತದ್ಮಿತಪ್ರತ್ಕಯ ಸೇರಿದಾಗ-'ಮರಗುಳಿ" 
ಎನ್ನುವ ಶಬ್ದ ಸಿದ್ಧವಾಗುತ್ತದೆ. (ಕಾರಣ - ೦೩೩). 
[ಮರ (ಇಮಜಕ್ಕಿ) 4 .- ಕುಳ್ಳಿ) 
ಕಣ್ಣಿಗೆ ಕಾಣದ ಕೈ: ಗನಿವೊಳ್ಳುಂ ಸಡಲ್ವಿಟ್ಟು 
ಬಿನ್ನನಿರ್ದರಿವ ಮರೆಗೆಯ್ಗೆಳ್ಲು ವಾಗೆಪೋಲಲುಗುಗೊಂಡೆನ್ನನಿಂಗಿತದಿಂದೆ. 
ಮುಂಬಡಿಸೆ (ಸಂಸತ. ೩೨-೦೩೩). [ಮರ (೬ ಮಟಕ್ಸಿ) 4 ಕೆಯ್ಕಾ] 
ಮರೆಗೊಡು (ಕ್ರಿ). ಆಶ್ರಯವನ್ನು ಕೊಡು ; ಬೆಟ್ಟಿಪ್ಪನ ಹಸುಳೆಗಳನ್ನು 
ಕರೆತರಿಸಿಕೊಂಡು ಮರೆಗೊಟ್ಟು ಅಕ್ಕರಿಂದ ನಡಪಿ (ಕಂಕ್ರಕ. 0೪-೪). 
[ಮರೆ (ಇ ಮಜಸ್ಕಿ) 4- ಕೊಡ್ಕು] 


ಮರೆಗೊರ್ಳ 


ಮರೆಗೊಳ್‌ 'ಮಜಕಗೊಳ"' ನೋ. 

ಮರೆಗೊಳು "ಮಜ್‌ಗೊಳ್‌' ನೋ. 

ಮರೆಗೋಡು (ನಾ) ಜಿಂಕೆಯ ಕೊಂಬು: ಪುರುಷಾಕಾರದ ರೂಪಂ 
ಮರೆಗೋಡಂ ಕಾಣಲೊಡನೆಯಾ ಮರೆವೆಣ್ನಚ್ಚರಸೆಯ ರೂಪಂ ತಳೆದು 
(ಕಜ: 1; ೨೫-೨೦; 2186)- [ಮರೆ 3. ಕೋಡ್ಕು) 

ಮರೆದೆಗೆ 'ಮಲ್‌ದೆಗೆ' ನೋ. 

ಮರೆನುಡಿ 'ಮಜನುಡಿ' ನೋ. 

ಮರೆಪಡೆ (ಕ್ರಿ). ಆಶ್ರಯವನ್ನು ಹೊಂದು; ಶರಣುಹೊಗು ; 
ಮಲ್ಲಿಕಾರ್ಜುನದೇವರ ಶ್ರೀಪಾದದಲ್ಲಿ ಪದ್ಮಸಂನಿಧಿಗಾಗಿ ಮರೆಪಡೆಯ 
ಬೇಕೆಂದು ಮಾಡಿದಂಥಾ ಧಮಣ್ಮ (ಎಕ. ೩11 ಗುದ್ದಿ. ೨೪-೪೦ 2420) 

[ಮರೆ (ಆ ಮಜಕ್ಕಿ) 4 ಪಡೈ) 

ಮರೆಬೀಳು (ಕ್ರಿ). -ಮರೆಪಡೆ : ಮೃಡನ ಮರೆಬಿರ್ದಡಂ 2ಿಡಿದೆಳೆದು ತಹೆವು 
(ನನನೋ: 03-46); ನಾ ನಿಮ್ಮ ಮರೆಬಿದ್ದೆ ಗುರುವೆ (ಮ್ಮಣಾರೆ- 9 | 
ಮರೆಬಿದ್ದವನನ್ನು ಬೆನ್ನಿಗೆ ಕಟ್ಟಿಕೊಳ್ಳುವುದು ಸ್ವಭಾವ (ಹುಲ್ಮಶ. ೦೩೩). 

[ಮೆ (-ಮಣ್ಕಿ) 4 ಬೀಳ್ಕು (ಬೀಬರ್‌ )] 

ಮರೆಮಾಚು 'ಮಜಿಮಾಜು' ನೋ. 

ಮರೆಮಾಜು "ಮಣಮಾಜು' ನೋ. 

ಮರೆಮೈ "ಮಲ್‌ಮೆಯ್‌' ನೋ. 

ಮರೆವಲೆ (ನಾ). ಜಿಂಕೆಯನ್ನು ಹಿಡಿಯುವ ಒಂದು ಬಗೆಯ ಬಲೆ : 
ಎರಳೆವಲೆ ಹಂದಿವಲೆ . , . ಮರೆವಲೆಗಳು , , . ನೇಣ್ವಲೆ ಮೊಕರವಲೆ 
ಬೇಡರ ಸಿರದೊಳೊಫ್ಪಿದುದು (ಸಾಕ್ಮಳಾ,. ೫). [ಮರೆ + ಬಲೆ] 

ಮರೆವಿಡಿ (ನಾ). ಹೆಣ್ಣುಜಿಂಕೆ ; ಹರಿಣಿ; ಮುನೀಂದ್ರಂ 
ಪೊಅಪೊಂಣ್ಮುವ ರೇತಸ್ಕಳನೆಗೆ: ನಾಣ್ವುತತಿದು;ಖಾಂನ್ವಿ ತನಬ್ಬದಳದೊ 
ಳಂತದನಾಂತಂ ಮರೆವಿಡಿಯಾಘ್ರಾಯಿಸೆ . . . ಮರೆವೆಣ್ನ ಗರ್ಬ್ಯದಿಂದವ 
ತರಿಸಿದನೊರ್ವ್ವಂ ಕುಮಾರಕಂ (62, 1, ೨೩-೨೦; 1189)- 

[ಮರೆ 4 ೩ಡಿ] 

ಮರೆವು 'ಮಜವು' ನೋ. 

ಮರೆವುಗೇಡಿ (ನಾ). - ಮರೆಗುಳಿ : ಅವನೊಬ್ಬ ಮರೆವುಗೇಡಿ: ಈಗ 
ಹೇಳಿದ್ದನ್ನು ಇನ್ನೊಂದು ಕ್ಷಣದಲ್ಲಿ ಮರೆತುಬಿಡುತ್ತಾನೆ (649). 

[ಮರೆವು (ಮಜವು -- ಕೇಡಿ] 

ಮರೆವುಗೇಡಿತನ (ನಾ). ಮರೆಯುವಿಕೆ ; ಜ್ಞಾಪಕವಿಲ್ಲದಿರುವುದು : 
ವಿಚಾರಮಗ್ಗತೆಯಲ್ಲಿ ಕೊಂಚಕೊಂಚ ಮರೆವುಗೇಡಿತನವೂ ಕೂಡಿರುತ್ತದೆ 
(ಮುಂಗಾಫ್ರ- 63). [ಮರೆವುಗೇಡಿ 4. - ತನ] 

ಮರೆವೆಣ್‌ (ನಾ). ಇ ಮರೆವಿಡಿ: ಆ ಮರೆವೆಣ್ಣಚ್ಚರಸೆಯ ರೂಪಂ 
ತಳೆದಂಬರಕ್ಕೆ ಪಾಅ್‌ದುದೆ(ದು) (14: 1, ೨೫-೨೦, 3189). 

[ಮರೆ 4 ಪೆಣ್‌] 

ಮರೆವೋಗು. ಮರೆಹೋಗು, ಮೊರೆಹೋಗು, ಮೊಳ್‌ಯೋಗು (ಕ್ರಿ)- 
ಆಶ್ರಯಿಸು : ಗೌರಿ ಕೋಕಿಲೆಯಾಗಿ ಬಂದು ಯಜ್ಞಕುಂಡದ ಸಮಾಪದಲ್ಲಿ 
ತನುಮನೋಧನಂಗಳೆಂ ಬೇಡಿದ ಬ್ರಾಹ್ಮಣರ್ಗಿೀವೆನೆಂಬನ ಮರೆವೋಗೆ 
(೫ಕಕ್ಕ. 008)- ಮರೆಹೋಗು : ವಿದ್ಯಾರ್ಥಿಗಳು ಗೈಡುಗಳಿಗೆ ಮರೆ 
ಹೋಗುವುದನ್ನು ತಪ್ಪಿಸಬೇಕು (68). ಮೊರೆಹೋಗು ; ಅರಿಯದ 
ವೈರಾಗ್ಯ ಹರಹಿಕೊಂಬುದಕಿಂತ ಆರಿತು ಮೊರೆಹೋಗಿರೊ ಗೋಪಾಲ 
ವಿಠಲನ್ನ (8ಗರಾ- ಆ) ; ಅರ್ಜುನನು , . . ಶ್ರೀ ಕೃಷ್ಣನ ಮೊರೆಹೋಗು 
ತ್ತಾನೆ (ರರ್ತುಸಾ- €: ಮೊಟ್‌ಯೋಗು; ಅಗ್ನಿ ಹರಿಯ ಮೊಆ್‌ 


೬೯೬೦ 


ಮರ್ಕಟಧ್ವಜ 


ಮರೆಸಲ್‌ (ಕ್ರಿ). ಆಶ್ರಯವನ್ನು ಹೊಂದಂ. - ಪಡೆ: ದ್ದೆಸೆಯಿ 
ನಿದ್ದೊರೆಗಳೆದ್ದು ಮುಂಬೆರೆಯೆ ಒಂದನಿನ್ನೊಂದು, ಮರೆಸಂದು ಹರಿವಂತೆ 
(೧೪೨0- 2-4). [ಮರೆ (-೬ ಮಕ್ಕಿ) - ಸಲ್‌] 

ಮರೆಸು ` ಮಜ್‌ಯಿಸು' ನೋ. 

5 |ಮರೆಹುಯಿಲು " ಮಣಿವುಯಿಲ್‌ ` ನೋ. 
ಮರೆಹೊಗು " ಮಣಿವೊಗು' ನೋ. 
ಮರೆಹೋಗು “ಮರವೋಗು' ನೋ: 
ಮರೇ ` ಮರ್ಯೊ ' ನೋ. 
ಮರೋ' ಮರ್ಯೋ ' ನೋ. 

19 ಮರೋಲಿ (ನಾ). (2): ಮರೋಲಿ, ಚೇಳುಗಟ್ಟದ -- ಮರೆ, 
ಮರಸು, ತಪ್ಪಲುಕಿಬ್ಬೆ (ತತ್ರಶಾ. ಅನುಂಂರ 11: ೩). [?1 

ಮರ್ಕಟ (ನಾ). ೧. ಒಂದು ಬಗೆಯ ಪ್ರಾಣಿ ; ಕೋತಿ; ಮಂಗ : 
ಜರದಂಧತಾಪಸರ ಕಯ್ಯಂ .ಪಿಡಿದೆಡಪಲೀಯದೆ ನಡೆಯಿಸುವ ಚಪಳ 
ಮುರ್ಕಟಂಗಳಿಂ . . , ಸೊಗಯಿಸುವುದು. (ಕಾರಂಭೂ- ೨೨3) ; ಮರನನೇಟ್‌ದ 
ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತಲಿದೆ ಬೆಂದ ಮನವ ನಾನೆಂತು 
ನಂಬುವೆನಯ್ಯಾ (05. ೩) ; ಉರಿವ ಕಿಚ್ಚನು ಬಿಚ್ಚಿ ಬೀಸಿದ ತೆಜದಲುಟ್‌ 
ಅಟ್ಟಿದನು ಮರ್ಕಟರ (1೫. ೨30.4೪): ೨. ಜೇಡರ ಹುಳು. 
೩. ಒಂದು ನರಕದ ಹೆಸರು: ಮರ್ಕಟ... ಗಂಡಕವೆಂಬೈದು 
ಮಂತ್ರಿನರಕಂಗಳ ಸಹಾಯದಿಂ ಮಹಾಪದ್ಮವೆಂಬರಸುನರಕವಿಹುದು 
(ಎನ. 00). ೪. (ಆಲಂ) ಮಂಕ; ತಿಳಿಗೇಡಿ: “ಮರ್ಕಟಗೆ 
'ಮಂಕನೆನಿಕುಂ” (೪4ರ. ೦೨೦) ; ಇಂತೀ ಗುಣ ಸತ್ಯವಂತರಿಗಲ್ಲದೆ ಮಿಕ್ಕಿನ 
ಮರ್ಕಟ[ಕಾಣಂ. ಮಕ್ಕ ಟನಾಥ]ರಿಗೆಲ್ಲಿಯದೋ (ರೋಮಾ, ಇ) 
೫. [ಕಾಮಶಾ] ಒಂದು ಬಗೆಯ ರತಿಬಂಧ; ಕಾಲ ನೀಡಿ ಕುಳ್ಳಿತಿರ್ದ 
ಬಾಲೆಯೊಪ್ಪವೆರಡುತೊಡೆಯ ಮೇಲೆ ಪುರುಷನಂತೆ ಕುಳ್ಳಿತಿರ್ದು ತನ್ನಯ 
ಕಾಲನಿಟ್ಟು ಸಮ್ಮುಖದೊಳು ಲಾಲಿಸುತ್ತೆ ರಮಿಸಲದುವೆ ಲೋಲನೇತ್ರೆ 
ಕೇಳು ಮರ್ಶಟಾಖ್ಯವೆನಿಪುದು (845. ೪). [ಸಂ.] 

ಮರ್ಕಟಕ (ನಾ)- ಎ ಮರ್ಕಟ ೧: “ಬಲೀಮುಖಃ, ಮರ್ಕಟಕಃ . .. 
ವಾನರ; -ಈ ೧೧ ಕೋಡಗಂ” (ಣಯ. ೩೪-೭೦), [ಸಂ.] 

ಮರ್ಕಟಕಿಶೋರನ್ಯಾಯ (ನಾ). [ತರ್ಕಶಾ] ತಾಯಿಕಪಿಯನ್ನು ವಂರಿ 
ಕಪಿಯು ಅಪ್ಪಿಕೊಂಡಿರುವಾಗ, ತನ್ನ ತಾಯಿ ತನ್ನನ್ನು ರಕ್ಷಿಸುತ್ತದೆ 
ಎಂಬ ಭಾವನೆಯುಳ್ಳ ದೃಷ್ಟಾಂತ; £ ಹಾಗೆಯೇ ಪರಮಾತ್ಮ 
ನನ್ನು ದೃಢವಾಗಿ ನಂಬಿದ ಭಕ್ತನನ್ನು ಆಶ್ರಯದಾತನಾದ ದೇವರು 
ಕೈಬಿಡುವುದಿಲ್ಲ ಎಂಬುದಕ್ಕೆ ದೃಷ್ಟಾಂತ : ದೃಷ್ಟಾಂತಗಳ ಮೂಲಕ 
ಜೀವಾತ್ಮ ಪರಮಾತ್ಮರ ಸಂಬಂಧವನ್ನು ವಿವರಿಸುವಾಗ ಮರ್ಕಟ-ಕಿಶೋರ 
ನ್ಯಾಯ, ಮಾರ್ಜಾಲ-ಕಿಶೋರ ನ್ಯಾಯ ಎಂದು ಹೇಳುವುದುಂಟು 
(ಉರ: ೨೬)- "ಮಾರ್ಜಾಲಕಿಶೋರನ್ಮಾಯ' ಪರಾ. [ಸಂ.] 

ಮರ್ಕಟಚಿಹ್ನ (ನಾ). ಕೋತಿಯ ರೂಪ (?) : ಧ್ವಜ ಮಕುಟ ಸಿತಾತ 
ಪತ್ರಾದಿಗಳೊಳ್‌ ಮಣಿಮಯಮಪ್ಪ ಮರ್ಕಟಚಿಹ್ನದೊಳ್‌ ಮುನಿವರನಂ 
ಪೂಜಿಸಿ (ನರಾ. ೦೬೩-೪). [ಸಂ.) 

ಮರ್ಕಟತನ (ನಾ). ಕಪಿಯ ಸ್ವಭಾವ ; ಚಂಚಲಚಿತ್ತ ; ಮನದ 
ಮರ್ಕಟತನವೆಂತು. ಮಾಣ್ಬುದೆನ್ನಾ (೨೫ರ. 90) ; ಬಾಲಬುದ್ಧಿಗೆ ಪ್ರಶ್ನಾ 
ಸ್ವಾತಂತ್ರ, ಕೊಡುವುದು ಮರ್ಕಟತನಕ್ಕೆ ಪಟ್ಟ ಕಟ್ಟಿದಂತೆಯೇ 
(eso. 1): ಮರ್ಕಟ 4 - ತನ] 


30 


40 


ಯೋಗೆ ಕರುಣಾದಿಂದಲಿ ಕೇಳಿ ಹರಿ ಬಂದ (4ೀರ್ಕನು- ೨೪೦). 
[| ಮರೆ (« ಮ್‌) 4 ಪೋಗ್ಗು (ಆ ಪೋ) 7 


ಮರ್ಕಟಧ್ವಜ (ನಾ). ೧. ಕೋತಿಯ ಚಿಹ್ನೆಯಿರುವ ಬಾವುಟವನ್ನು 
ಹೊಂದಿದವನು. ೨. ಅರ್ಜುನ : ಪೊಣರ್ದರುರ್ಬಿ ವೃಷಧ್ವಜ ಮಟ 
ಧ್ವಜರ್‌ (೫8. *-ಚ)- [ಸಂ.7 


& 


Vol-7-16 


ಮರ್ಕಟನಾಡಿ 


ಮರ್ಕಟನಾಡಿ (ನಾ): ಒಂದು ನಾಡಿಯ ಹೆಸರು: ಮಯೂರನಾಡಿ 
* ೨ ೬ ಮರ್ಕಟನಾಡಿ . , , ಸಂತೋಷನಾಡಿ ಇಂತೀ ಪ್ರಥಮನಾಡಿ 
ಯೊಳಗಾದ ಶರೀರದಲ್ಲಿ ತೋಟುವ ನಾಡಿ ಜೀರ್ಣಪರ್ಣದಂತೆ (44ರ. 
Ir, ೨66-೩0೬) - [ಷಂ.] 


ಮರ್ಕಟಬಂಧ (ನಾ). ಸ್ವಲ್ಪವೂ ಅಲ್ಲಾಡದಂತಹ ಬಿಗಿಯಾದ 8 


ಬಂಧನ; ಕೋಡಗಗಟ್ಟು; ಹೆಡಮುರಿಗೆ : ತದೀಯಶೌರ್ಯ 
ಮನೆತ್ತುಂಗೋಲ್ಲೊಳ್ಳಂತೆ ಮೇಗಣಿಂ ಮೇಗೆ ಪಿಡಿದೆತ್ತಿಕೊಂಡು ಮರ್ಕಟ 
ಬಂಧದಿಂ ಕಟ್ಟಿ ತಂದು (ಉತಿಪು ೦೦-೦೬೪ ನ). -] 

ಮರ್ಕಟವಿಲಾಸ (ನಾ). ಕಪಿಯಂತೆ ಚೇಷ್ಟೆಮಾಡುವ ವ್ಯಕ್ತಿ: 
ದುರುಳರುರವಣಿಸಿದರು  . . ಮರ್ಕಟವಿಲಾಸರು ಧುರರಚಿತಪರಿಹಾಸರಭಿ 
ಜನಕುರುವಿನಾಶಕರು ತಾವಕರು ' (ಕುಪ್ಮಾರ್ರೋ, ೦3-೦). [ಸಂ.] 

ಮರ್ಕಟಿ (ನಾ). ೧. ಒಂದು ಬಗೆಯ ಸಸ್ಯ; ನಸುಗುನ್ನಿಗಿಡ: “ನಸುಕುನ್ನಿ 
ಮರ್ಕಟಯಾತ್ಮಗುತ್ತೆಯಕ್ಕು” (ಬಗಗ. 6-94); “ಪಡ್ಸ)ಂಥಿ - 
ಬಜೆ, ಮರ್ಕಟ” (೬40. ೦೬), ವಿ. ಹೆಣ್ಣುಕಪಿ. ೩. ಓಮ; 
ಅಜವಾನ, [ ಸಂ. ಮರ್ಕಟೀ ] 

ಮರ್ಕುಂ (ನಾ). `ಬರವಣಿಗೆ ಅಥವಾ ಲಿಖಿತದ ಸಂಖ್ಯೆ: ಅವನ್ನು 
ದಾಖ್ಲೆ ಮಾಡದೆ ಇಟ್ಟುಬಿಡುತ್ತಿದ್ದರು. ದಾಖ್ಲೆ ಮಾಡಿದರೂ ಯಾವ 
ಮರ್ಕುಂನ ಹುಕುಂ ಎಂದು ಬರೆಯುತ್ತಿರಲೇ ಇಲ್ಲ (ತತ್ಕೂರು. ೧೫); 


“ಮರ್ಕುಂನ ಹುಕುಂ: ಇಂಥ ನಂಬರಿನ (ಮರ್ಕುಂನ) ಆರ್ಡರು|' 


(ಹುಕುಂ)” (ಸನ್ಮೂರು- ಕೋಕ). [*- ಅರೆ. ಮರಾ, ಮರ್ಕೂಂ-ಲಿಖಿತ] 

ಮರ್ಗಿಸು 'ಮಲ್ಲಸು' ನೋ. 

೧ 

ಮರ್ಗು "ಮಬ್ಲು' ನೋ. 

ಮರ್ಚಿಸು "ಮೆಚ್ಚಿಸು' ನೋ: 

& ಮರ್ಚು, 'ಮೆಚ್ಚು' ನೋ. 

A ಮರ್ಚು, 'ಮೆಚ್ಚು' ನೋ: 

ಮರ್ಚುಗೆ 'ಮೆಚ್ಚುಗೆ' ನೋ. 

ಮರ್ಜಿ (ನಾ) ೧. ಇಷ್ಟ; ಆಸಕ್ತಿ: ಈ ಯಾವ ಕಾರ್ಯಕ್ಕೂ 
ದೊಡ್ಡ ಸರಕಾರದ ಮರ್ಜಿಯೂ ತಮ್ಮ ಮರ್ಜಿಯೂ ಯಾವ 
ಮೇರೆ ಇದೆಯೋ ಆ ಮೇರೆ ಹಾಜರು ಇದ್ದೇವೆ (ಣಕೇದ್ರ. ೦೨೪); 
ಯಕ್ಷಗಾನದ ಮೇಲೆ ಮರ್ಜಿಯಿದ್ದ ಶ್ರೀಪತಿಗೆ ಈ ನಾಟಕದಲ್ಲಿ 
ಪಾತ್ರವಿರದಿದ್ದೆರೂ - . « ಅವನಿಗೆ ಖಯ್ಯಾಲಿ (ಸುಣ್ಮಾರ ೩) ; 
ಮದುವೆ ಮಾಡಿಕೊಡುವವರ ಮರ್ಜಿ, ಮಾಡಿಕೊಳ್ಳುವವರ ಮರ್ಜಿ 
(ಉಂ. ೨). ೨. ಸ್ವಭಾವ : ಅವರದ್ದು ಮುಟ್ಟಿದರೆ ಮುನಿಯುವ 
ಮರ್ಜಿ (ಕಚಾಾ- ೩೪, ಬಕ); ಕುಮರೆಗೂ ಸವಾರನಿಗೂ ಪರಸ್ಪರ 
ಮರ್ಜಿ ಗೊತ್ತಿರಬೇಕು. (೫೬೫. ೨೩೭) ; ನನಗೆ ಹಳ್ಳಿಯ ಹುಡುಗಿಯ 
ಮರ್ಜಿಯ ಪರಿಜ್ಞಾನಎಲ್ಲ (601. ೩೩). ೩. ಅನುಗ್ರಹ ; ಪ್ರಭಾವ: 
ಫಕೀರನು ಅವರ ಮರ್ಜಿ ಸಂಪಾದಿಸಿ ಅವರಲ್ಲಿಯೆ ನೌಕರಿಗಾಗಿ ನೆಲಸಿದನು' 
(ಕ010- ೩೩) ; ಮೇಲಿನವರ ಮರ್ಜಿಪಡೆದು ತುಸುದಿನದಲ್ಲಿಯೇ ಕಾಯಂ. 
ಆದನು (ಕುರಿಯ: ೨೯೭). ೪. ಠೀವಿ; ಗತ್ತು : ಕೊಳಗದಲ್ಲಿ ಅಪ್ಪಯ್ಯ 
ಭತ್ತವನ್ನು ಅಳೆಯುವಾಗ ಎಣಿಸುವ ಮರ್ಜಿಯಲ್ಲಿ ಅವರ ಲೆಖ್ಬ 
ನಡೆದಿತ್ತು | (ಸಂಸಾರ. ೩೩). 
[.-ಅರ, ಮರಾ ; ಹಿಂ. ಮರಜೀ, ಮರ್ಜೀ ; ಮರಾ. ಮರ್ಜೀ] 

ಮರ್ತಬೆ (ನಾ). ೦. ಸಲ; ಬಾರಿ. ೨. ಸಂದರ್ಭ; ಅವಕಾಶ; 
ಸಮಯ : ಅದರ,ವಡಂಬಡಿಕೆ ಸಂತೋಷದ ಮರ್ತಬೆ ದೋಸ್ತಿ ಕಲಮಿ 
ನಿಂದಾ ಬಹಳ ಸಲಾ ಬರೆದು ಇದ್ದೇವೆ (ಉಾಶೇಂದ್ರ- ೦೨೦)- 

[4-ಅರೆ."ಮರ್ತಬಹ್‌ ; ಹಿಂ. ಮರ್ತಬಾ] 


೬೯೬೧ 


20. 


ಮರ್ದಳೆಕಾಟ 


ಮರ್ತ್ಯ (ಗು). ೧: ಸಾವಿಗೊಳಗಾಗುವ ; ಮರಣಹೊಂದುವ- 
(ನಾ) ೨. ಮನುಷ್ಯ ; ಮಾನವ: “ಮನುಷ್ಯಃ, ಮಾನುಷಃ, ಮರ್ತ್ಯಃ 
೬೬ ಈ ೧೨ ಮಾನಸರ್‌* (ಜರಾಯು. 88-0೭೬) ; ಜಗಜ್ಜನಕನಂ ಶಿಶು 
ವೆಂಬುದೊ ಮತಣ್ಯನೆಂಬುದೊ (೫ಂತಿಫು. ೦೦-6೨ ಮರ್ತ್ಯರೊಳ್‌ 
ಮಥನಂ ವೆಗ್ಗಳವಲ್ಲವೈ (ಸೋಮೇಶ. 66) ; ಇಳೆಯ ಮತರ್ತರು . . . 
ಫಲುಗುಣಗೆ ಸರಿಯೆಂಬವರ ಬಾಯ್‌ ಹುಳಿವುದೋ (ಕಣ್ಣಾ: ೮-೩೭). 
೩. ಮಾನವರು ವಾಸಿಸುವ ಲೋಕ ; ಭೂಲೋಕ : ಈಗಳೀ 
ಮರ್ತದೊಳಗೊರ್ವ ಪೊಸಮಗನಂ ಪಡೆದೆವು (006. ೧-0೨೪) ; 
ಮರ್ತ್ಯವನೋವಿ ಮನುಜರಲ್ಲರಂ ನಿಜಭಕ್ತಿ ಯುಕ್ತಿಯಲಿ ಪಾವನತ್ವವನಿತ್ತು 
ಪಾಲಿಸಿ ಕಾವುದು (04, ೦-೬೦) ; ಶಿವಶರಣೆಯರಾಗಿ ಮತಣ್ಯಕ್ಕೆ ಬಂದು 
ಪವಾಡಗಳನ್ನು ಮೆರೆಯುವಂಥವರು (ಕರಾಳ. ೭೦)- [ಸಂ.] 
ಮತ್ತ್ಯಜನ್ಮ (ನಂ). ಮನುಷ್ಯನಾಗಿ ಹುಟ್ಟುವುದು ; ಮಾನವಜನ್ಮ : 
ದುರ್ಲಭಂ ಮತಣ್ಯಜನ್ಮೆಂ (ಸುಕುತಾ. ೫-೬). [ಸಂ. ಮತಣ್ಯಜನ್ಮನ್‌] 
ಮರ್ತ್ಯದೇಹ (ನಾ). ಮನುಷ್ಯಶರೀರ : ಮತ್ತ,ದೇಹದೊಳಲ್ಲಿ ಸುಳಿವುದು. 
ಭಾರವೆಂದರು ಚರರು ಫಲುಗುಣಗೆ (ಕುನ್ಮಾಸ. 4-೬೪): [ಸಂ.] 
ಮರ್ತ್ಯಲೋಕ (ನು). ಮಾನವಲೋಕ ; ಭೂಲೋಕ : ಮರ್ತಲೋಕ 
ವೆಂಬುದು ಕರ್ತಾರನ ಕಮ್ಮಟವಯ್ಯ (೩೫6. ೦8೩). [ಸಂ.] 
ಮರ್ದಕ (ನಾ). ಘಾತಿಸುವವನು ; ನಾಶಮಾಡುವವನು : ಕೃತಾಂತ 
ಮರ್ದಕನೊಳಲ್ಬಧನುರ್ವಿಶಿಖಂಗಳಿಂ ಜಯೋತ್ಸಾಕತೆಯೊಳೆಚ್ಚು ಗೆಲ್ವ 
'ಬಗೆಯಾಂತೆನು (ಕಬಕ: ೪-0೨೮). [ಸೂ.7 
ಮರ್ದನ (ನಾ). ೧. ಪುಡಿಮಾಡುವುದು ; ಚೂರ್ಣಮಾಡುವುದು. 
೨. ಉಯ್ಲುವುದು; ತಿಕ್ಕುವುದು. ೩. (ಕೈಕಾಲು, ಮೈಯನ್ನು) ಒತ್ತು, 
ವುದು; ಹಿಸುಕುವುದು : ಪಾದಗಳನ್ನು ಮರ್ದನಮಾಡಿಸಿಕೊಳ್ಳುವುದರಿಂದ 
ಶ್ರಮಪರಿಹಾರವೂ , . . ಶರೀರಪುಪ್ಟಿಯೂ ಇವೆಲ್ಲಾ ಉಂಟಾಗುವುವು 
(444. ೫): ೪. ನಾಶಮಾಡುವುದು: ಆ ಮಧುಕೈಟಭಮದ 
ಮರ್ದನರುಧಿರಾರುಣಚೆಕ್ರಿಚರಣಮಂ ನೆನೆಯಿಸುಗುಂ (೫ರಂತು. ೨೭), 
೫. ಹಿಂಸಿಸುವುದು ; ನೋಯಿಸಂವುದು : ಮರ್ದನ . « ಮರ್ಭೊಗ್ಯ 
ನಾನಾವಿಧಾಸಂಖ್ಯಾತತೀವ್ರವೇದನಾರೂಪಂಗಳಾಗಿ (೧೪. [OS 
ನಾಶಮಾಡುವವನು : "ಮಲ್ಲಮರ್ದನ' ಪರಾ. 
ಮರ್ದನಮಾಡು ಇ ಕೊಲ್ಲು; ಸಾಯಿಸು ; ಅವರು ನೂರೊಂದು 
ಜನೆವಿದ್ದೆರೂ ಅವನೊಬ್ಬನೇ ಎಲ್ಲರನ್ನೂ ಮರ್ದನಮಾಡಿಬಿಡುವನು 
(ssn. 00): [ಸಂ.] 
ಮರ್ದನಿಗ (ನಾ). ಮೈ ಒತ್ತುವವನು : *"ಸಂವಾಹಕಂ ಮರ್ದನಿಗಂ`' 
(ಮಂಗ: ೦೦೦-೨). [ಮರ್ದನ 4 - ಇಗ] 
ಮರ್ದಲ, ಮರ್ದಳ (ನಾ). ಒಂದು ಬಗೆಯ ಚರ್ಮವಾದ್ಯ; ಮದ್ದಳೆ ; 
ಮೃದಂಗ : ವನಗಜಧ್ವನಿ ಮರ್ದಲಸ್ವನಂ ಪೇಲಾವಿಪಿನಕೀಚಕವೆ. 
ಸುಹಿರವು (ತರ್ಮರಾ- 00-08). ಮರ್ದಳ ; ಆ ವಾದ್ಯವಿದ್ಯಾಧಿಕರ್‌ 
ಮರ್ದಳಮನುರ್ದಿ ಮಯೂರಮಾರ್ಜನೆಯಿಂದನಿಬರ ಮನಮನಾವರ್ಜಸಿ 
« ೬ ಪಾಡಿದರ್‌ (3: ೩-೦೩೪ ನ). [ಸಂ.] 
ಮರ್ದಳ 'ಮರ್ದಲ' ನೋ. 
ಮರ್ದಳೆ (ನಾ). ಒಂದು ಬಗೆಯ ಚರ್ಮವಾದ್ಯ : ಮೃದಂಗ : ಪಟು 
ಪಟಹತುಣವಭಂಭಾಮರ್ದಳೆರುಲ್ಲರಿ ೬. ವಂಶವೀಣಾಸ್ವರಂಗಳೆಸೆಯೆ 
(ನಡ್ಮಾರಾ- 6೬-೨೪). [ಸಂ. ಮರ್ದಲ] 
ಮರ್ದಳೆಕಾಜ (ನಾ). ಮದ್ದಳೆಯನ್ನು ನುಡಿಸುವವನು ; ತ್ವಂಕ್ಕ 
ಆಲಿಂಗ್ಯ ಊರ್ಧ್ವಕಮೆಂಬ ತ್ರಿವಿಧಕ್ರಮವಣದು ನುಡಿಸುವ ಕಡುಜಾಣರಪ್ಪ 


) 


'ಮರ್ವಳೆಕಾಲಿಂ (ಏಕೀ, ೦೯೦). [ದುರ್ದಳೆ 4 - ಕಾಲ] 


ಮರ್ದಿತ ೬೯೬೨ 


ಮರ್ದಿತ (ಗು). ೧: ಪುಡಿಪುಡಿಮಾಡಿದ. ೨. ತಿಕ್ಕಿದ: ಉಜ್ಜಿದ. 
(ನಾ). ೩. [ನಾಟ್ಯ] ಒಂದು ನೃತ್ಯಭೇದ; “ಅಡಿಯನ್ನು ಅಡ್ಡ 
ಮಾಡಿ ನೆಲವನ್ನು ಒರಸುವುದು?" (ಣಕ್ಕಂ- ಗರ್ಮಾಶುವಾರ, ೨೩೪) ; 
ಮೇದಿನಿಯನಡ್ಡ ಪಾದದಿನಾದರದಿಂದೊರಸೆ ಮರ್ದಿತಾಖ್ಯಮೆನಿಕ್ಕುಂ(ಉಾಸ್ಕ ರು. 
ತಿ-0೦೪)- [ಸಂ,] 

ಮರ್ದಿಸು (ಕ್ರಿ). ೧. ಒತ್ತು; ಅಮುಕು: ತುಬೀದಂ - ಕಾಲೊಳ್‌ 
ಮರ್ದಿಸಿದಂ (ಕರರ. ಶಂ. ೨). ೨. ನಾಶಮಾಡು: ಕೊಂಕಣ 
ಮಲೆಯಾಳ ಕೊಡಗುಭೂಪಾಲರ : ಬಿಂಕವ ಮರ್ದಿಪ ಶೂರ (ಕಂನಶಿ- 
6-34). ೩. ಕೊಲ್ಲು; ಸಾಯಿಸು: ಭೂತಳಾಧೀಶ್ವರನಪ್ರಯರಂ 
ಮರ್ದಿಸಿ ಧರೆಯಂ ಜಸುಲಕ್ಷ್ಮೀಧಾಮನಾಗಿ' ಪರಿರಕ್ಷಿಸುಗುಂ (ಕತತ. 
೨03-0೬) ; ತಲವಜ್ರಾಫಾತದಿಂ ಮರ್ದಿಸಿ ರಜಕನಂ , . . ಪೊಕ್ಕಂ 
ದನುಜನ ಪೊಬಲಂ ಸಾಗ್ರಜನ್ಮಂ ಮುಕುಂದಂ (ಗಂ. ೬-೦೦) ; 
ಶಂಬರಾಸುರನ ಮರ್ದಿಸೆಲಾಗಿ ... ಜಂಭಾರಿಮುಖ್ಯನಿರ್ಜರರೈತಂದು 
ದಿವ್ಮಾಂಬರಗಳನಿತ್ತರೊಲಿದು (ನೋಶತ- ೦೩-೪): [ಮರ್ದನ 4. - ಇಸು] 

ಮರ್ದು, ಮಂದ್ಕು. ಮದ್ದು (ನಾ) ೧. ಔಷಧ : * ಮರ್ದೆಂದೌಷಧಿ ” 


(ಕರಂ. 0೬) ; ಮರ್ದುಂ ಮಂತ್ರಮುಮಿಷ್ಟದೇವತೆಗಳುಂ ದಿವ್ಯಾ!" 


ಸ್ವಮುಂ ... ಮಿತ್ರರ್ಕಳುಂ ಮಿಟ್ತು ಮೇಲೆರ್ದುಗಳ್‌ ಶರಣಪ್ಪೊ 
ಡೇಕೆ ಮಡಿದರ್‌ ಪನ್ನಿರ್ವರುಂ ಚಕ್ರಿಗಳ್‌ (ಶಕ್ಕಾರಾ- 09-08) ; ಎಮಗಂ 
ನಿಮಗಂ ಮೂಡುವ ಮುಟುಗುವೃದಂದುಗಮಾಡಿದ ಹೊಲನುಂಡ ಮರ್ದು 
ಕಂಡ ವಿಚಾರಂ (ಹುಕೋತ. ೦.೩3). ೨. (ಆಹಾರದೊಡನೆ ಬೆರಸಿ 
ಕೊಡುವ) ಒಂದು ಬಗೆಯ ನಂಜು; ಕೈಮಸಕು: ಮರುಳೋ 
ಮರ್ದೊೋ ಮಾಟವೋ ನಿರವಿಸಿ ನೆಲೆಗೆಯ್ದು ಕುುಪುಗೊಳಿಪುದು ಭರದೊಳ್‌ 
(810. ೬೬೨). ೩: ನಿವಾರಣೋಪಾಯ; ಪರಿಹಾರ ; ನೀರ 
ಡಸಿದಂಗೆ ತುಪ್ಪಂ ಮರ್ದೇ (ಕಕ್ಷಿಖ್ರ. ೩-೩); ಮರ್ಡಲ್ಪು ಪೊಲೆಗೆ ಪೊಲೆ 
(ಅಕಕ. ೦೩-೩೦೨): ಮಂದ್ಕು : ೧. ಓಡಬೇಕೆಂದು ಮಂದು ತಿಂದು. 
ತೂಕಡಿಸಿ ಬಿದ್ದೆಯಲ್ಲಿವೆ (14; 1೫. *ಟಿ.ಮದ್ದು : ೧. ಕುತ್ತಕ್ಕೆ 
ಮದ್ದನಿಕ್ಕದೆ. [೫೫9 - ಮರ್ದುಮಾಡದೆ] ಕುತ್ತಂ ಪೋಗೆಂದೊಡಂತೆ 
ಪೋಕುಮೆ (ಸಮ. ೦೦-೮೬) ; ಒಡಲಿನೊಳು ಮುಖದಿದ್ದ ಸಬಳವನುಡಿ 
ಯಲೀಯದೆ. ಕೀಳ್ವ ಮದ್ಮನು ಗಿಡಿವ . . . ಹಸ್ತಿವೈದ್ಯರ ಗಡಣವುಭಯ 
ದೊಳೆಸೆವವು (ಕುಠ್ಮಂ- ೫-೪೦) ; ಮದ್ದ ನಾವ್‌ ತರಹೇಳಿದರೆ ಕಿತ್ತದ್ರಿ 
ಯನು ತಂದೀ- ವಿವೇಕದ ಮುದ್ದುತನವನು ನೋಡಿದೆ (ಕರಣ. 
೬-೩೬-೬೨), ೨. ಮಕ್ಕಳಿಗೆ' ಬೆಣ್ಣೆಯೊಳ್‌ ಮದ್ದಿಕ್ಕುವವೊಲ್‌ (ಸರುತ. 
8-46) ; ಈತನ ಸುಳಿವು ತೋಲುವದಿಲ್ಲ ಮಾಯಾಲಲನೆಯಿಕ್ಕಿದ ಮದ್ದು 
ಜೀವರಿಗೆಂದನಾ ಭೀಷ್ಮ (ಕುವ್ಮಾಸ. 6-8)... ೩. ಅನ್ಯಾಯವಾಯಿತು.: 
ಇದಕೇನು ಮದ್ದು (ಕರು. ೨-೩೩-೨) ; ಗುಳಿಗೆಯಿದು ಆ ಖಗನ ಕಟ್ಟನು 
ಕಳೆದ ಮದ್ದಾದಪುದು (ಸಾಳ್ಮಕಾ- 0೭-೦೬); ಇದಕ್ಕೆಲ್ಲ ಒಂದೇ ಮದ್ದಿದೆ 
(ಅಂಗನ: 606). ೪. ವಶೀಕರಣಗೊಳಿಸಂವ ಸಾಧನ : ನುಡಿಯ 
ಮಾತಿನ ಮುದ್ದು ಶಿವನನೊಲಿಸುವ ಮದ್ದು ತಾನೆನಲ" ಶಿವೆ ಮೆಜಕಿದಳು 
(ಕಕ್ಷ ೩೬-೨3). ೫. ಅಗ್ನಿಸ್ಫೋಟಕ ; ಸಿಡಿಮದ್ದು : ಹಾಯ್ಕು 
ವರುವು೦ಿವ ಮದ್ದಿನ ತಿತ್ತಿಯಂ (ಕತ. 93-98); ಕರಿಯ ಮದ್ದಿನ 
ಪೊಟ್ಟಣಗಳ ಹೊತ್ತಿಸಿ ಭರದಿಂದ ಮೇಲಿಡುತಿರಲು (ಕಂಠಂ. ೪-೬೫), 
೬. ಪಟಾಕಿ: ಅನೇಕರು ದೀಪಾವಳಿಯಲ್ಲಿ ಮದ್ದು ಸುಡಲು ಬಹಳ ಹಣ 
ಖರ್ಡುಮಾಡುತ್ತಾರೆ (ರೂಂ). 

ಮದ್ದಕೆ `ಎ. (ಆಲಂ) ಪ್ರತೀಕಾರೋಪಾಯವನ್ನು ಮಾಡು : 
ಪರಶುರಾಮನ ಪಟುತನಕೆ ಮದ್ಧರೆದೆನೈಬೀ ನಿಟಿಲನೇತ್ರನ ಭುಜಬಲಕೆ 
ಸಮಜೋಳಿ ಗಡ ನೀವು (ಕುವ್ಮಾಂಲ ೯-೩೨); ಮಾಯಾಪುಳಿಂದತತಿ 


ಮರ್ಬಿಗ 


ಮದ್ದರೆದುದಖಿಳಮ್ಮೃಗಸಂತತಿಗೆ (4ಂತ್ಯ. ೫-೨೬). ಮದ್ದಿನ ತಿಲಕ ಎ 
ವಶೀಕರಣಗೊಳಿಸುವ ಬೊಟ್ಟು, -ತಿಲಕ : ನಿನ್ನ ಹೊದ್ದಿ ತಳ್ಳಂಕದಿಂ 
ತವಕಿಸಬೇಕೊಂದು ಮದ್ದಿನ ಶಿಲಕದಿಂದವನ? (ಕುಣ. 38-80), 
ಮದ್ದು ಹಾಕು ಇ ಕೈಮಸಕು ಹಾಕು: ಆರೋ ಏನೋ ಮದ್ದು 
ಹಾಕಿರಬೇಕು. ಮದ್ದುಗುಣಿಕೆಯಿಕ್ಕಿರಬೇಕು (ಕಟ್ಕಿ9, ೪೩-3). ' ಮರ್ದಿನ 
ಕೂಟ” ಔಷಧಿಯನ್ನು ಸೇರಿಸಿ ಬೇಯಿಸಿದ ಅನ್ನ; ಪಥ್ಯದ 
ಆಹಾರ; ತನಗುಳ್ಳ ವ್ಯಾಧಿಯವರ್ಗುಂಟೆಂಬುದನಲ್‌ದು ತನಗೆಂದು 
“ಮಾಡಿದ ಮರ್ದಿನ ಕೂಲನವರ್ಗೆ ಬಡ್ಡಿ ಸಿದೊಡೆ. (ಕ್ಮಾಕಾ- 0೭೦-೦೪). 
[ದೇ.॥ ತಮಿ. ಮರುನ್ನು ; ಮಲ, ಮರುನ್ನು ; ತುಳು. ಪುರ್ದ್‌ ; 

ಕೊಡ. ಮದ್ದ್‌ ; ತೆಲು. ಮಂದು; ಕೋಲಾ. ನಾಯ್ಕಿ, ಮಂದ್‌ ; 
ಪರ್ಜಿ. ಮರುದೆ; ಕುಶುಖ್‌. ಮಂದರ್‌; ಮಲ್ಹೊ. ಮಂದ್ರು] 

ಮರ್ದುಂಗೂಟ್‌, ಮರ್ದುಗೂಟು್‌ (ನಾ). ಔಷಧಿಯನ್ನು ಸೇರಿಸಿ 
ಬೇಯಿಸಿದ ಅನ್ನ ; ಪಥ್ಯದ ಆಹಾರ: ಮರ್ದುಂಗೂಟ್‌, ಬರ್ದು 
ಗೂಟ (ಕಣ್ಗಳು. ೩೬೯ ಶ್ರಯೋ). ಮರ್ದುಗೂಟ್‌ : ಮೇಲಿನ 
ಪ್ರಯೋಗವನ್ನು ನೋಡಿ. [ಮರ್ದು.4 ಕೂಟು) 

ಮರ್ದುಗುಣಿಕೆ, “ಮದ್ದುಗುಣಿಕೆ (ನಾ). ಒಂದು ಬಗೆಯ ಸಸ್ಯ ; 
ದತ್ತೂರ; ಉಮ್ಮುತ್ತ : “ ಮದ್ದುಗುಣಿಕೆಯೆಂದು ಉನ್ಮೆತ್ತಂ” 
(1 ೬-೩೨೪): ಮದ್ದುಗುಣಿಕೆ: “ ತಲ್‌ಸಂದುಮ್ಮತ್ತ ಮದ್ದು 
ಗುಣಿಕೆಯುಮಕ್ಕುಂ " (04, 30) ; ಉರಗನ ವಿಷಮೇಜಾದರುಂ 
ಸಿರಿಯುಳ್ಳರು ಮದ್ದುಗುಣಿಕೆಯಂ ತಿಂದವರುಂ . . - ಧರೆಯೊಳ್‌ 
ಮೆಯ್ಯಜ್‌ಯರು (ಧರಮು. ೪-೦೪೮) ; ಮದ್ದುಗು [೫೩ ಮತ್ತಿಕು] 
ಣಿಕೆಯ ತಿಂದು ಸೊಕ್ಕಿದಂಗೆ ಕಾಷ್ಠ ಲೋಹಾದಿಗಳೆಲ್ಲಂ ಪೊಂಬಣ್ಣಮಾಗಿ 
ತೋರ್ಪಂತೆ (ಕನಸೂ. ೦೨೩-೩ ನ); ಮದ್ದುಗುಣಿಕೆಯ ತಿಂದ ಮದೋನ್ಮತ್ತರ 
ಎನ್ನತ್ತ ತೋಜದಿರಯ್ಯ [(680ರ- ೬೪-೨೦). [ಮರ್ದು-ಕುಣಿಕ್ಕೆ] 

ಮರ್ದುಗೂಲ್‌ "ಮರ್ದುಂಗೂಟು್‌ ' ನೋ. 

ಮರ್ದುಣಿಸು (ನಾ), ಪಥ್ಯದ ಊಟ ; ಮದ್ದಿನ ಊಟ : ಬಿರ್ದುಣಿಸಂ 
ಮರ್ದುಣಿಸೆಂಬಂತಿರುಂಡು ಸೆಜ್ಮೆವನೆಗೆ ಪವಡಸಲ್ಕಂದು ಪೋದಂ 
(ಕಾರಡಿಕ್ಕ- ೭೩-೦೩). [ಮರ್ದು-/-ಉಣಿಸ್ಕು] 

ಮರ್ದುಮಿ "ಮರ್ದುವಾ' ನೋ: 

ಮರ್ದೇವಾ, ಮರ್ದುಮಿ (ನಾ). ಗಂಡುತನ ; ಪೌರುಷ: ಕೋಟಿ 
ಕೆಡವಿ ಹಲ್ಲು ಮಾಡಿದಾಗ್ಕೂ ಪಾಳೆಗುರನು ಮರ್ದುಮಾಯಿಂದ ನಿರ್ವಹಿಸ 
ಉರದೆ' (ಕರ. ೩): ಮರ್ದುಮಿ: ತಮ್ಮ ಮರ್ದುಮಿ, ತಮ್ಮ 
ಲಡಾಯಿ, :ತಮ್ಮ ಪರಾಕ್ರಮವನ್ನು ನೋಡಿ ಬಹಳ ಸಂತೋಷಪಟ್ಟೆವು 
(ತತ್ರಶಾ- «). [+-ಪಾರ- ಹಿಂ. ಮರಾ. ಮರ್ದುಮಿ] 

ಮರ್ದುವೇಟ್‌ (ಕ್ರಿ). ಔಷಧಿಯನ್ನು ಸೂಚಿಸು: ಆರ್ತನ ತೆಣನಣ್‌ಯದೆ 
ಮರ್ದುವೇಬ್ವ ಬೆಜ್ಜನ ತೆಅದಿಂ (೪೨೫, ೩-080): [ಮರ್ದು4- ಪೇಟ] 

ಮರ್ದೊರ್‌ "ಮಬ್ದೂರ್‌' ನೋ. 

ಮರ್ಸ `ಮರಘ' ನೋ. 

ಮರ್ಬಿಗ, ಮಬ್ಬಿಗ (ನಾ). ಕತ್ತಲೆಯಲ್ಲಿ ಸಂಚರಿಸುವವನು; ನಿಶಾಚರ ; 
ರಾಕ್ಷಸ: “ ರಕ್ಕಸರ" ಮರ್ಬಿಗರ್‌, ಚುಕ್ಕಿಗುವರರ್‌, ಮೊದಲ ಸಗ್ಗಿಗರಾ 
— ೪ ರಕ್ಕಸರ ಪೆಸರ್‌* (ಕತಾ, ೪೨3); ಮರ್ಬಿಗರುರ್ಬಿನಿಂ 
ಜರ್ಬುತೆಬ್ಬಟ್ಟಿ - ಎ . [ಒರ್ಬ ರಣಾಂಗದೊಳ್ಳುನ್ನೋವಿ]ದಂಗಮನಾ 
ರ್ಬಣ್ಣಿಪರು (ಕತತಾಂ- 0-೬೬) ; ನಡೆಮಾಡದುನಡರ್ದು ಹಯಮನುಯ್ಯ 
ಮರ್ಬಿಗನಂ ತಜುಬಿ (ಕಾಶಾಕ್ಕ. ೦೦೦-೦೪). . ಮಬ್ಬಿಗ : “ ಮಬ್ಬಗರ್‌ 


ಶಿಳಿಯಲ್ಲಿಳೆಗೆ ರಕ್ಕಸರಕ್ಕು *.. (ಕ್ಠಕ್ಕೆ- 00); ಭರೆದೆ ಮಬ್ಬಿಗ 
ಮಬ್ಬಿಸುರುಬಾಣಮಂ ಬಡಲ್‌ ಹರಸೂನು : ರವಿಯ ಬಾಣದಲಿ ಸಂಹರಿಸಿ 


ಮರ್ಬು 


« « ಶರವೆಂಟಹೌಂದಿಟ್ಟನು (ಕುತ್ತಿ. ೩-೬-೩೭) ; ಬಿಡುಗಣ್ಣವರ್‌ ಮಬ್ಬಿ 
ಗರ ನೊಂಕಿ ಸೆಣಸುಡಿ (೫೦೨ರ. ೦90-೩೦೩), 
[ ಮರ್ಬು ( ಇ ಮರ್ವ್ಯ) 4+ - ಇಗ] 

ಮರ್ಬು 'ಮರ್ವು' ನೋ. 

ಮೆರ್ಬುದಿಂಗಳ್‌ (ನಾ). 'ಕಾಂತಿಹೀನವಾದ ಚಂದ್ರಬಿಂಬ : ಪರ್ಬಿದ | $ 
ತ್ತಂಬುಧಿಯ ಮೇಲೆ ಮರ್ಬುದಿಂಗಳ್‌ ಮಂಜುಜೊನ್ನಂ 
೬೦೦-೪೪೪). [ ಮರ್ಬು ( ೬ ಮರ್ವು) 4 ತಿಂಗಳ) 

ಮರ್ಬುವೆಳಗು (ನಾ). ಮಂಕಾದ ಬೆಳಕು ; ಮಸುಕಾದ ಬೆಳಕು: 
ಜವದಿನುಷಃಕಾಲವೃಷಂ ತವೆ ಕದಡಿದುದೆನಿಸಿ ಮರ್ಬುವೆಳಗಂ ಕಳೆದೊಪ್ಪುವ 
ಲಾಂಗೆಅಿಸಿಯೊಳ್‌ (ಊ೩ಕೇ. 03-03). 

1 ಮರ್ಬು (೬ ಮರ್ವೃ,) 4 ಬೆಳೆಗ್ಯು ] 

ಮರ್ಮ,, ಮಮ್ಮ., ಮೊಮ್ಮ (ನಾ). ಮಗನ ಅಥವಾ ಮಗಳ ಮಗ; 
ಮೊಮ್ಮಗ : ಶ್ರೀವತ್ಸಗೋತ್ರಂ ' ಗುಣ್ಣಿಕಜ್ಜಿ ನಿಡುಂಗೊಣ್ಮೆಯಭಮಾನ 
ಚನ್ನನ ಮರ್ಮ್ಮಂ (ಶಾಸಕ. ೪-0; ಸು. 950) ; ಮಾಹುವಸೆಟ್ಟಿಯ 
ಮುಗನತಿಸಾಹಸಿಕಂ ನೆಗಟ್ದ ಧೋಯಿಪಯ್ಯನ ಮರ್ಮ್ಮಂ (ಎ3. ೫೫%. 
3೨೦-೨೬ ; 1097). ಮಮ್ಮ 2 ಶ್ರೀಕಿಬ್ವುಲಿಯ ಮಮ್ಮ ಆಣುಂಗರಸರ 
ಮಗ ಕಲಿಗಂಗಂ ಅಯಪ್ಪದೇವನೊಳ್ಳಾದಿ ಕಳಿಕಟ್ಟಿಯೊಳ್ಗತ್ತ (ಎ೪. ೪1: 
ಕರೂರು: 090-0 ನ ಸು. ಉಂ); ಅಮ್ಮ ನೀಂ ಮಮ್ಮನೆಯಪ್ಪೈೈ (ಅಂತ್ಯ. 
೨-೨೦) ; ಕೊಂಗಣಿಗುವುಣ್ಣನ ಮಮ್ಮ ಮಾರವಡೆಯನ ಮಗಂ (ಕ. 
೫1 (ಖಿ, ಗ್ತುತ, ೫-೦೩ $ 1049). ಮೊಮ್ಮ ; ನವನಿಧಿವಲ್ಲಭ 
ನಾನತದಿವಿಜಗಣಂ ನೆಗಟ್ಜ ನಾಭಿರಾಜನ ಮೊಮ್ಮಂ (ಅಂತ್ಯ. ೦೩೬4); 
ಬಕಾಸುರನ  ಮೊಮ್ಮನಪ್ಪ ಜಟಾಸುರನ ಮಕ್ಕಳಪ್ಪ ಹಲಾಯುಧ 
ಮುಸಲಾಯುಧ ಕಾಲನೀಲರೂಕ್ಷರಾಕ್ಷಸರುವುಂ , , - ಕಂಡು (ಗರಾಯು. 
9-೬4 5); ವಜ್ರುಯುಧನ ಮೊಮ್ಮನ ರಥವ ನಿರ್ದಾಯದಲಿ ಮುತ್ತಿದರು 
ಕುರುಸೇನಾಮಹಾರಥರು (ಉುತ್ಕಾರ್ರೋ- ೫-೨೪): 


(ಶ್ರೀರಾಮಾ 


19 


38 
[ದೇ.8 ತಮಿ, ಮರುಮಾನ್‌, ಮರುಕನ್‌ ಎ ವಂಶದಲ್ಲಿ ಹುಟ್ಟಿ 
ದವನು; ತುಳು. ಮರ್ಮಾಯೆ ಇ ಒಡಹುಟ್ಟಿದವಳ ಮಗ ; ಕೋಲಾ. 
ನಾಯ್ಕಿ, ಮರ್ಗೆ ; ಪರ್ಜಿ, ಮೆರ್ವ, ಮೆರಿಯ ] 
ಮರ್ಮ (ನಾ). ೧. ದೇಹದ ಆಯಕಟ್ಟಿನ ಸ್ಥಳ : ಶರೀರದ 
ಸೂಕ್ಷ್ಮವಾದ. ಭಾಗ : “ಆಯಃ - ಮರ್ಮಂ" (ಉಕಕ್ಕ- 00೪) ;|30 
ಕಯ್ದುವುಳ್ಳುಗುಂ ಮರ್ಮಮಂ (೫ತಿಪು. ೭-೫೪). ವ. ಅವಯವಗಳ 
ಕೇಲು ; ಅಸ್ಥಿ ಸಂಧಿ: ೩. ಅಂತರಂಗ ; ಹೃದಯ ; ಮನಸ್ಸು: 


ಮೂದಲಿಸಿ ಮರ್ಮವನಿಟಪ ಸುರಗಿ ಕಣಾ ಸದಾ ಪಾಂಚಾಲೆ ಪವನಜರು 
(ಕಲಾಂ. ೨೦-೨೪) ; ನನ್ನ ಮಾತಿನ ಸಿಡುಕು ಅವನ ಮರ್ಮ ಮುಟ್ಟಿತು 
(60ಕೂ. 900). ೪. ರಹಸ್ಯ ; ಗುಟ್ಟು : ಲೋಗರ ಮರ್ಮವನೈದೆ 
ಭೇದಿಪೊಂದಿರವೆ ಪೊದಳ್ಹ ಜುನಮನೆ (೧೩8: 0-90); ಭಕ್ತಿಯ: ಮರ್ಮ 
ವನಟ್‌ಯೆ ,, . ನಾನು (6೧ರೇ: 60-೬೯) ; ಗುಣವಂತನೊಡನೆ ನಿನ 
ಗಿರುವ "ಕೆಲಸದ ಮರ್ಮವನ್ನು ನಾನು ಬಲ್ಲೆ (ಯಣ: ೦೦). ೫. ಅಂತ 
ರಾರ್ಥ ; ಗೂಡಾರ್ಥ : ಕಾವೈದ ಮರ್ಮ ತಿಳಿಯಬೇಕಾದರೆ ಚೆನ್ನಾಗಿ 
ಮನನ ಮಾಡಬೇಕು (ಕ). ೬. ರಹಸ್ಯವಾಗಿ ಕಾರ್ಯ ನಿರ್ವಹಿಸು 
ವವನು ; ಇತರರಿಗೆ ತಿಳಿಯದಂತೆ ಮರೆಯಲ್ಲಿದ್ದು ಪ್ರಭಾವ ಬೀರು 
ವವನು ; ಕೃತಘ್ನನು -ಘಂತೆಕನು ಮರ್ಮನು . .`, ದೈವದ್ರೋಹಿ 
ಯೆಂಬುದು ಭೂತಳದೊಳೇ ನರಕ ಚಿತ್ತ್ವೈಸು(ಕುಣ್ಮಾಣ- ೪-೦); ತತ್ಪುರದ 
ಮರ್ಮರಂ ನಿರ್ಮೂಲನಂಗೆಯ್ದು . . . ಪೊರಮಟ್ಟು ಪುರವನುಂ 
ನಡೆಗೊಂಡನು (ಕಕಕು. ೩೬-೦೬): [ಸೆಂ. ಮರ್ಮನ್‌] 
ಮರ್ಮಕೆಣಕು (ಕ್ರಿ). ಅಂತರಂಗವನ್ನು ಚುಚ್ಚು ; ಮೃದುವಾಗಿ ಆಡಿದ 


45 


೬೯೬೩ 


ಮರ್ಮರೋಗ 


ಮಾತುಗಳಾದರೂ ಅವುಗಳಲ್ಲಿ ಮರ್ಮಕೆಣಕುವ ಅರ್ಥ ಕಂಡ ಜೋಶಿಯ 
ವರು... ಕಿಡಿಕಿಡಿಯಾಗಿ (ಹುೂಕುರಾ, 90). [ಮರ್ಮ 4 ಕೆಣಕ್ಕು) 

ಮರ್ಮಘಾತ (ನಾ). ದೇಹದ ಸೂಕ್ಷ್ಮಭಾಗಕ್ಕೆ ಬೀಳುವ ಹೊಡೆತ : 
ಶರೀರದ ಆಯಂಕಟ್ಟಿಗೆ ಬೀಳುವ ಏಟು : ಮದವೆತ್ತಿ ಮೆಟ್ಟಿದರೊಂ 
ರೊಬ್ಬರ ಮರ್ಮಘಾತದಲಿ (ಕಲ್ಯಾ. ೨-೦೦೦). [Ao] 

ಮರ್ಮಘಾತಕ (ನಾ). ಅಂತರಂಗಕ್ಕೆ ಬೀಳುವ ಪೆಟ್ಟು, ಆಘಾತ 
ಧರ್ಮವಾಗಲಿ ಮೇಣು ರಣದಲಧರ್ಮವಾಗಲಿ ಖಾತಿಯಲಿವರ ಮವ. 
ಫ್‌ತಕವಾಯ್ತು (ಕುನ್ಮಾರ- ೦೦-೩೩). [೫ಂ.] 

ಮರ್ಮಘಾತುಕ (ನಾ). ಅಂತರಂಗಕ್ಕೆ ಹೊಡೆತ ನೀಡುವವನು 
ವಿಶ್ವಾಸಘಾತಕ : ಎಲವೊ ಕೃಷ್ಣಾ ! ಮರ್ಮಥಘಾತುಕಾ | (ಕಕ್ಕಳ್ಳಾ- 
0೫-೩೦೭). [ಸಂ. 

ಮರ್ಮಜ್ಞ (ನಾ). (ಬಾಳಿನ) ಗುಟ್ಟನ್ನು ಅರಿತವನು ; (ಜೀವನದ) 
ರಹಸ್ಯವನ್ನು ತಿಳಿದವನು: ಮರ್ಮಜ್ಞಂ ವ್ಯವಸಾಯಿನಂ , . . 
ಎಂಬುದರ್ಥಶಾಸ್ತ್ರಸದ್ಭಾವಂ (ಕಂಕಣ: ೨-60 ಕ) ; ಲೋಕಸ್ಥಿತಿಯನು 
೪ಂಭಸುವ ಮರ್ಮಜ್ಞರ ವಿರೋಧಿಸುವ: , - ಕ್ಷಿತಿಪನವೆ ಮೂಢಾತ್ಮನೈ 
(ಕುರ್ಮಾಣ, ೩-೪) ; ಅಂತಹ ವುಶಾವರಣವನ್ನು ಕಲ್ಪಿಸುವುದರಲ್ಲಿ ಸಂಯಮಿ. 
ಗಳಾದ ತತ್ವಜ್ಞರೂ ಮರ್ಮಜ್ಞರೂ ಬಹುಗಂಭೀರವಾಗಿ ಯೋಚಿಸು 
ತ್ತಿದ್ದಾರೆ .(ಕೇಠಾತ್ಮ. ರಳ). [ಸಂ,] 

ಮರ್ಮಭೇದ (ನಾ)- ರಹಸ್ಯವನ್ನು ಭೇದಿಸುವಿಕೆ ; ಅರಿಗೆ ತಮ್ಮ ವಿಭೀಷ 
ಣಾಂಕನು ಒರೆದು. ಕೊಡುವನು ಮರ್ಮಭೇದವ (೪%ರಾ- 3೩-6). [ಸಂ,] 

ಮರ್ಮಭೇದಕ (ನಾ). ಮನಸ್ಸಿಗೆ ತಾಗುವಂಥದು ; ಮಾರ್ಮಿಕ 
ವಾದುದು ; ಮರ್ಮಭೇದಕವಾದ ಈ ಮಾತನ್ನು ಕೇಳಿ ಧೃತರಾಷ್ಟ್ರನು 
ಶಕುನಿಯ ಸಲಹೆಗೆ ಸಮ್ಮತಿಸಿದನು (640. 0). [ಸಂ,] 

ಮರ್ಮಭೇದಿ (ಗು). ೧. ಅಂತರಂಗವನ್ನು ಭೇದಿಸುವ ; ಮಾರ್ಮಿಕ 
ವಾದ. ೨. ಗುಟ್ಟನ್ನು ಹೊರಗೆಡಹುವ ; ರಹಸ್ಯವನ್ನು ಭೇದಿಸುವ. 
(ನಾ)... ೩. ಅಂತರಂಗವನ್ನು ಚುಚ್ಚುವಂಥದು; ಮಾರ್ಮಿಕ 
ವಾದುದು : ನಾನು ಮನೆಯ ಕಡೆ ಬಂದರೆ ಮರ್ಮಭೇದಿಯಾದ ಆಲೋಚನೆ. 
ಗಳು ಎದುರಿಗೆ ಬಂದು ನಿಲ್ಲುವುವು (ಸಾಂತ್ರಿ- ೩). ೪. ಗುಟ್ಟನ್ನು ಹೊರ 
ಗೆಡಹುವಂಥದು ; ರಹಸ್ಯವನ್ನು ಕಂಡುಹಿಡಿಯುವಂಥದು : ಅವಳ 
ಕಟಾಕ್ಷವು ಸ್ಥಿರವಾದುದು ಹಾಗೂ ಮರ್ಮಭೇದಿಯಾದುದು (ಕಣಕ, 
೪೪. ೫. ಬಾಣ. [ಸೆಂ. ಮರ್ಮಭೇದಿನ*] 

ಮರ್ಮರ (ನಾ). ವಸ್ತ್ರ, ಎಲೆ ಮುಂತಾದುವು ಅಲುಗಾಡುವುದರಿಂದ 
ಉಂಟಾಗುವ ಶಬ್ದ: * ತಅಗೆಲೆಗಳ 'ದನಿಯಂ ಮರ್ಮರಮೆಂಬುದು *' 
(ಹರಡು. ೨೬-೦೩೦) ; ಕೇಳಿಸಿತು ಕಡಲ ಮೊರೆ ಹಕ್ಕಿಯಿಂಚರಮಂತೆ. 
ತರುಮರ್ಮರಂ (ಶ್ರೀಕಾಶಾಿ, ೩೬೪-೪9) ; ಇರುಳ ಮೋಡ ಮರ್ಮರದಲಿ 
ನಿನ್ನ ನಲ್ಮೆನುಡಿಯನೆಣಿಸಿ (೪0೫. ೦೨೦-03). [ಸಂ.] 

ಮರ್ಮರಪತ್ರ (ನಾ). ಮರ್ಮರ ಎಂದು ಸದ್ದುಮಾಡುವ ಎಲೆ: 
ಮರ್ಮರಪೆತ್ರಮಂಬುತಳಮಂ ನಡುವಂತಿರೆ ನಟ್ಟೊಡೆ (ಉಂತಿಫಿ. ೬೯): 

೫೨.) 


«| ಮರ್ಮರಿಸು (ಕ್ರಿ). ಮರ್ಮರ ಎಂದು ಸದ್ದುಮಾಡು : "ಸ್ವರ್ಗದ 


ನಂದನವೃಕ್ಷಗಳೆಲ್ಲ ಮಧುರನಾದದಿಂದ 'ಮರ್ಮರಿಸುತ್ತವಂತೆ (ಇಗ್ಲೂ. 
9): [ಮರ್ಮರ + - ಇಸ್ಕು] 

ಮರ್ಮರೋಗ (ನಾ). ದೇಹದ ಸೂಕ್ಷ್ಮಸ್ಥಳಕ್ಕೆ ತಗುಲುವ ರೋಗ ; 
ಗುಹ್ಕರೋಗ:: ಧರ್ಮಸ್ಮೆಳಕ್ಕೆ ಯಾತ್ರೆ ಹೋಗಿದ್ದಾಗ... ಆಡಿದ 
ಆಟಗಳ ಪರಿಣಾಮವಾಗಿ ಹೆಗ್ಗಡೆಯವರಿಗೆ ಮರ್ಮರೋಗ ಪ್ರಾಪ್ತವಾಗಿತ್ತು 
(ಹಮ: ೩೬೩), [೫ಂ:]. 


ಮರ್ಮಸ್ಪರ್ಶಿ 


ಮರ್ಮಸ್ಪರ್ಶಿ (ನಾ). ಅಂತರಂಗಕ್ಕೆ ತಾಕುವಂಥದು; ಹೃದಯಸ್ಪರ್ಶಿ 
ಯಾದುದು : ಗಾಯತ್ರಿ ತನ್ನ ವಿಕಲತೆಯನ್ನು ಮರ್ಮಸ್ಪರ್ಶಿಯಾಗಿ 
ಬರೆದಿದ್ದಳು. (ಪ್ರಪತ್ರ. ೨00. [ಸಂ. ಮರ್ಮಸ್ಪರ್ಶಿನ*] 

ಮರ್ಮಳ್‌ (ನಾ). ಮಗನ ಅಥವಾ ಮಗಳ ಮಗಳು ; ಮೊಮ್ಮಗಳು: 
ಬೆಳ್ವೊಲದಣ್ಣಿಗೆಜಯ ಜೋಯಿಸಸಿಂಘನ ಮರ್ಮಳಬ್ಬಣಬ್ಬೆಯ ಮಗಂ 
(೫4ರ. ೪-೦ ಸು- 960); ಚಕ್ರವರ್ಶ್ವಿತಿಲಕಂ ತೈಲಂಗೆ ಮರಳ 
ಪೊಡರ್ಪ್ಟಿನ ಸತ್ಯಾಶ್ರಯಚಕ್ರವರ್ತ್ತಿಯ ಮಗಳ್‌ (23.೫೪1, ೨6-೦: 

[ಮರ್ಮ 4- -- ಆಳ್‌] 

ಮರ್ಮಾಹತ (ನಾ). ೧. ಅಂತರಂಗಕ್ಕೆ ಉಂಟಾಗುವ ವೇದನೆ, - 
ಆಘಾತ: ಆದು ಅತ್ಯಂತ ಕ್ರೂರ ಮತ್ತು ಮರ್ಮಾಹತವಾಗಿರಲೂ ಎಡೆ 
ಇದೆ (ನಂ. ೦೪೭). ೨. ಅಂತರಂಗಕ್ಕೆ ಪೆಟ್ಟು ಬಿದ್ದ ವ್ಯಕ್ತಿ: ಅಂದಿನ 
ನೆನಪಿಗೆ ಯಶೋಧರೆ ಮರ್ಮಾಹತಳಾಗುವಳು (ಕ್ರೌಂಕ್ನ. 3೭-0೬): 
ಮರ್ಮಾಹತನಾದ ಆ ಮಾಣಿ ಅಲ್ಲಿ ನಿಲ್ಲದಾದ (೬4. ೩೨)-..[ಸಂ.] 

ಮರ್ಮಿ (ನಾ)- ಗುಟ್ಟಿನ ವ್ಯಕ್ತಿ : ಸಾಗರನ ಬಿಗುಹು ಮಹಾತಿಶಯವೈ 
ಯಿವನನಂಜಿಸಲಾತಗಳು ಮರ್ಮಿಗಳು (ಕನಾ ಉ. ೧-3೦). 

[ಸಂ. ಮರ್ಮಿನ್‌] 

ಮರ್ಮಿಗ (ನಾ). ರಹಸ್ಯವನ್ನು ಬಲ್ಲವನು : *'ಮರ್ಮಿಕ (ಮರ್ಮಿಗ)- 
ಮಾರ್ಮಿಕ ಇ ರಹಸ್ಯ ಬಲ್ಲವ” (ತರ್ಕ. ೩೪) ; ಪ್ರಖ್ಯಾತಪೂತತ್ರಿವಿಧ 
ಭಕ್ತಿಸ್ಥಲದ ಮರ್ಮಿಗನ . - . ನುಂಗಿಕೊಂಡಿಂತುಗುಳದಿದ್ದಹಾನ್ನು 
ಸೈರಿಸನು (04. ೩೭-೪0), [ಮರ್ಮ 4 - ಇಗ] 

ಮರ್ಮೋದ್ಧಾಟನ (ನಾ). ೧. ಅಂತರಂಗದ ಆಳಕ್ಕೆ ಚುಚ್ಚುವುದು; 
ಮನಸ್ಸನ್ನು ನೋಯಿಸುವುದು : ನಿನ್ನ ಮಹಿಮೆಗಿದು ನಡೆವಳಿಯೇ 
ಎಂದು ಮರ್ಮೊದ್ಭಾಟನಂಗೆಯ್ನು (ಶಣನೂ. ೯-08 ಐ), ೨. ರಹಸ್ಯ 
ವನ್ನು ಭೇದಿಸುವುದು; ಗುಟ್ಟನ್ನು ರಟ್ಟು ಮಾಡುವುದು. [ಸಂ.] 

ಮರ್ಮೊದ್ಭಾಟನೆ (ನ). ಇ ಮರ್ಮೋದ್ವಾಟನ ೧ ; ಯಾವ ಕೆಲಸ 
ಮಾಡಿದರೂ ಆಕ್ಷೇಪಣೆಮಾಡಿ ಮರ್ಮೊದ್ಭಾಟನೆ ಮಾಡುವ ಚಾಳಿ ಬರು 
ಬರುತಾ ಹುಟ್ಟುಗುಣವಾಗುತಾ ಬಂತು (ಶಾಮಾ. 008): 

[ಸಂ. ಮರ್ಮೊದ್ಭಾಟನ] 

ಮರ್ಯಾದಸ್ತ (ನಾ). ಗೌರವವುಳ್ಳ ವ್ಯಕ್ತಿ; ಮಾನ್ಯ ವ್ಯಕ್ತಿ : ಮರ್ಯಾ 
ದಸ್ತ ಹೆಂಗಸರೊಡನೆ ಹೇಗೆ ವರ್ತಿಸಬೇಕೆಂಬುದೂ ತಿಳಿಯುವುದಿಲ್ಲವೆ 
ನಿಮಗೆ ? (ಕುಸುಸಂ. ಆ): [ವಮರ್ಯಾದೆ 4 -- ಸ್ತ] 

ಮರ್ಯಾದಸ್ಥ (ನಾ)- ಎ ಮರ್ಯಾದಸ್ತ: ನಿನ್ನ: ತಂದೆ ಮಾಂಬ್ಯಾರಿಗಳು 
ತುಂಬಾ ಮರ್ಯಾದಸ್ಥೆರು (ಮುಂಗಾಮಂ- ೪). [ವಮರ್ಯಾದೆ 4 _ ಸ್ಮ) 

ಮರ್ಯಾದಿತ (ನಾ). ಪರಿಮಿತವಾದುದು: ಸೀಮಿತವಾದುದು : 
ಒಟ್ಟಾರೆ ಸಾಗುವಳಿಗೆ ಯೋಗ್ಯವಾದ ನೆಲದ ಪ್ರಮಾಣವು ಮರ್ಯಾದಿತವ್ಯ 
ಸರಿ (ನಾಠಾರ ೦೩೮); ಭಾರತೀಯವೆಂದು ಮರ್ಯಾದಿತವಾಗಿ ಕೆಲವರು 
ತಿಳಿದುಕೊಂಡ ಸಂಸ್ಕೃತಿಗೆ ಬೌದ್ಧರೂ ಜೈನರೂ ತಂತಮ್ಮ ರೀತಿಯಲ್ಲಿ 
ಇದಿರುಬಿದ್ದಂತೆ ವೀರಶೈವರೂ ಸ್ವತಂತ್ರವಾಗಿ ಬಂಡು ಹೂಡಿದರು 
(4a. 04). [ಸಂ,] 

ಮರ್ಯಾದೆ (ನಾ). ೧. ಮೇರೆ; ಎಲ್ಲೆ; ಗಡಿ : ಅಬ್ಕಿಯುಮೊರ್ಮೆ ಕಾಲ 
ವಶದಿಂ ಮರ್ಯಾದೆಯಂ ದಾಂಟದೇ (ಕಂರಾಮಾ ೯-6); ಶ್ರೀ ಮನು 
'ಮಹಾಮಂಡಳೇಶ್ವರಂ . . . ರಾಜ್ಯಂಗೆಯ್ಕುತ್ತಂ ಕೋಗಳಿಯ೦ರ್ದ್ನು 
ಮರಂದಲೆ ಮರ್ಯ್ಯಾದೆಯಾಗೆ ನಾಡನಾಳುತ್ತಮಿರೆ (2. 1x-i: 
೨೦-೯ ನಡಯ ಕತ), ೨. (ಕಾಲ, ಅವಧಿ ಇತ್ಯಾದಿಗಳ) ಗಡು; 
ಪರಿಮಿಶಿ : ಈ ಪ್ರಸರಣಕ್ಕೆ ಮರ್ಯಾದೆಯುಂಟಾು, ಕೆಲವು ಮರ್ಯಾದೆಯ. 
ವರೆಗೆ ಪ್ರಸರಣವಾಗುತ್ತ ನಡೆದು ಮುಂದೆ ಮೊದಲಿನ ರೂಪ ಬದ 


1010). 


೬೯೬೪ 


ಮರ 


ಲಾಗುತ್ತದೆ (ಕುಂದಾ. ೫-೦೨0). ೩. ದಡ; ತೀರ ; “ಮರ್ಯಾದಾ, 
ಕೂಲದೇಶಃ - ಈ ೨ ತಡಿ” (ತಉಯು. 9೦೮-೩೨). ೪. ಗೌರವ; 
ಮನ್ನಣೆ : ಪ್ರತಿನಿಮಿಷವನ್ನೂ ಉಪಯುಕ್ತವಾದ ಕೆಲಸದಲ್ಲಿ ವೆಚ್ಚ 
ಮಾಡುವುದರಿಂದ ಮವಾಸ್ತವಿಕಸುಖವೂ  ಮರ್ಯಾದೆಯೂ ದ್ರವ್ಯವೂ 
'ದೊರೆಯುವವು (ಮುಂಜ. ೪-೦೯೦); ನನ್ನ ಪ್ರಯೋಗದ ವಿಚಾರ 
ಬೇರೆಯವರಿಗೆ ಗೊತ್ತಾದರೆ ನನ್ನ ಮರ್ಯಾದೆ ಮೂರುಕಾಸಾಗುತ್ತದೆ 
(ಶೂಂಃಕಂ- ೬೪). ೫. ಪದ್ಧತಿ; ನಿಯಮ; ಕ್ರಮ: ಮೂಜನೆಯ 
ಶ್ರಾಹೆಗೆ ತೆಅಕಿನೆಅದು ಮೂಲುಗದ್ಯಾಣಮಂ ಪತ್ತಿಗೆ ಶಿಜುವರೆಲ್ಲಾ 
ಕಾಲಕ್ಕಮಿದುವೆ ಮರ್ಯ್ಯಾದೆ (920: x-i ೬೬-೨8; 992); ವಾಸು 
ದೇವಯ್ಯನುಂ ಮಲ್ಲಯ್ಯನುಂ ಪೂರ್ವಸಾಸನಮರ್ಯಾದೆ ಕೊಟ್ಟಿರ 
ದೆಂದು ಬನ್ನಪಂಗೆಯ್ಯಲು (3%43- ೫%, ೬೦-೨೦; 1088); ಈಗಲೀ 
ಮರ್ಯಾದೆಯಲಿ ಶರಣಾಗತರ ಸೇವೆಯೊಳು ಹೊಂಪುಳಿಯಾಗಿ ಬಾಳುವರೇಸು 
ಧನ್ಮರೋ (ತಂ: ೧೭). 
ಮರ್ಯಾವೆ ಕಳೆ ಇ ಗೌರವವನ್ನು ಹಾಳುಮಾಡು ; ಅವಮಾನ 

ವಾಗುವಂತೆ ಮಾಡು : ತಾಯಿ ಹೀಗೇಕೆ ಮರ್ಯಾದೆ ಕಳೆಯುವ ಕೆಲಸ 
ಮಾಡಿದಳು (ಹಸ್ತ. ೬೦)- [ಸಂ. ಮರ್ಯಾದಾ] 

ಮರ್ಯೊ, ಮರೇ, ಮರೋ (ಅ). (ಉಕ) ಖಂಡಿತವಾಗಿ : ಮರ್ಯೋ 
ಬ್ಯಾಡ ಮಾರಾಯಾ (ಗ್ರಾಶಾಯ. ೨೬೦); ಗಂಗಕ್ಕಾ, ನೀ ಮರ್ಯೋ 
ಹೋಗಬ್ಯಾಡ (ಶೊದಯ. ೨೦). ಮರೇ ; ಸುಬಾಸ ಕಾಫಿಭವನದ ತನಕ 
ನನ್ನಿಂದ ಬರೋದು ಮರೇ ಆಗುವಂತಿಲ್ಲ. (ಕಂರುಳಿ. ೬). ಮರೋ : 
ಆದರ ವಾಸನೆ ತಡೆಯಲಾಸಲ್ಲ! ಮರೋ ಒಲ್ಲೆ (ರಂ. ೪9): [?] 


ಮರ್ವು, (ಕ್ರಿ). ಕತ್ತಲೆಯನ್ನುಂಟುಮಾಡು ; ಮಸುಕಾಗಿಸು: 
ಪರ್ವಿತ್ತು ನೇಮಿಸಲ್ಪದರಜಂ ದೆಸೆದೆಸೆಗೆ ಮರ್ವಿತ್ತು ಪರಕಲಿಸೆ 
ಚತುರಂಗಸೇನೆ (ತೇರು. ೫-೦೬)- [< ಮರ್ವ್ಯ] 


ಮರ್ವ್ಯ, ಮಂಪರ, ಮಂಪರು, ಮಬ್ಬು, ಮರ್ಬು, ಮೊಬ್ಬು (ನಾ). 
೧. ನಸುಗತ್ತಲೆ; ಮಸುಕು; “ಮರ್ವೆನೆ ತಮಂ” (ಕರಣ. ೩ 
ತಮಾಲವನಂಗಳ ಮರ್ವು ಪರ್ವಿ ಕರ್ಮಡುಗಳೊಳೆಯ್ದೆ (ಕರ: ೬೬ 
ಮೆಯ್ಯಂ ಜಳೂಕುವಳಿಗಳ್‌ ಪೀರ್ವಲ್ಲಿ ಮರ್ಪುರ್ವಿಸೆ ಸಿಡಿದು ಸಿಡಿಲ 
ಬಂದು ಪೊಯ್ದಲ್ಲಿ ಹೈಮಾಚಳಮಿರ್ಪಂತಾಗಳಿರ್ದ[ಂ]. , . ಯೋಗಿನಾಥಂ 
(ಸುಕುಪಾ- ನೋ); ಘೋರತರಂ ಮರ್ವ ನಾಡೆ ಪರ್ವಿದುದಾಗಳ 
(ಕ್ಮಾಸ್ರ- 00-06)- ಮಂಪರ : ೨. ಅರೆನಿದ್ದೆಯ ಸ್ಥಿತಿ; ಜೊಂಪು ; 
ನಿದ್ರೆ ಬಾರದು . . . ಬರಿಯ ಕಳವಳದ ಮಂಪರ (ಏತಂ. ೪, ಟ 
ಮಧ್ಯಾಹ್ನದ ಹೊತ್ತು. ನನಗೆ ಸ್ವಲ್ಪ ಮಂಪರ ಬಂದ ಹಾಗಿತ್ತು 
46ಕ್ನುಹಿಂ. ೩೦). ಮಂಪರು: ೨. ನನಗೆ ಸ್ವಲ್ಪ ಮಂಪರು ಕವಿದಂತೆ 
ಆಗುತ್ತಿತ್ತು (ರರ್ಮಶ್ರೀ, ೦೩); ರೋಗಿಯು ಕಣ್ಣುಮುಚ್ಚಿ ಮಲಗಿದ್ದರು, 
ಅವರಿಗೆ ಮಂಪರು ಹತ್ತಿತ್ತು (ನಕ್ಕ. ೩೫): ಮಬ್ಬು : 0. 
“ಮ[ಕಾಕಾ, ವೊ]ಬೈನಲ ಕತ್ತಲೆ” (ಣರ. ಬ್ರ; ಕೋಕಮಿಥುನಂ 
ಪಾರೈಸಿರಲ ಮಬ್ಬು ಪಿಂಗುವೆದೇ (ಶಳತಂ. 4೯೭): ಫಲುಗುಣನಾದಡಿದ 
ಕೊಳ್ಳೆನುತ ಕೊಳ್ಳಿಯೊಳಿಟ್ಟನಗ್ನಿಯ ನೆನೆದು ಮಂತ್ರಿಸಲುರಿಮುಖದ 
ಕಾರ್ಬೊಗೆಯ ಮ[ಜಾಕಾಂ- ಮೊ]ಬ್ಬಿನಲಿ . . . ಮುತ್ತಿತು ರಥವನು 
(ಷ್ಣ 5- 00-48); ಸಾಯಂಕಾಲ ಮಬ್ಬಾದರೆ ಮನೆಯಿಂದಾಚೆಗೆ ಹೋಗು 
ವುದಕ್ಕಿ ಹೆದರುವ ನೀನು ದಳವಾಯಿ ಆಗ್ತಿಯೊ (ಕಣ್ಳ: ೫). ೩. 
ಒಂದು ಬಗೆಯ ಜೂಜಿನ ಆಟ ; ರಾತ್ರಿ ಹಗಲು ಅವನಿಗೆ ನಿದ್ರೆಯೇ 
ಇಲ್ಲ, ಮಬ್ಬು ಆಡುತ್ತಾನೆ. ಲೆಕ್ಕಮುಕ್ತಿ ಆಡುತ್ತಾನೆ (೬ನ. 38) - 
೪. (ಆಲಂ) ಮಂಕ; ತಿಳಿಗೇಡಿ: ನಾ ಯಾರಿಗೆ ಮತ ಕೊಟ್ಟರೂ 
ತನಗೇ ಕೊಟ್ಟೇನೀ ಅಂತ ತಿಳೀತದ ಈ ಮಬ್ಬು (ಕ್ಕೇ. - 


ಮರ್ಷ 


ಮರ್ಬು: ೧. “ಮರ್ಬು ತಮಂಧದೊಳ್‌”  (ಕರ್ಕಾಶಿ. ೨೦); 
ಪುದಿದೆತ್ತಂ ಮರ್ಬಿನುರ್ಬು ಪರ್ಬಿತ್ರಾಗಳ್‌ (೫ರಂಣ- 090); ಪುಳಿಂದ 
ಬಲಂ. . , ಮರ್ಬು ಮಸಗಿದಂತೆ ಸಡಗರಿಸಿ (೧0. ೦-೭೯ 2, ೫. 
ಜಡತೆ; ಮಂಕು : ಒದವಿದ ಚಿಂತೆ ಪೆರ್ಚಿ ಪಸಿವಿಲ್ಲದೆ ಮರ್ಬೆರ್ದೆಯುರ್ಬೆ 
ನಿದ್ರೆಯಿಲ್ಲದೆ ಬಗೆ ಬೆರ್ಚಿ. . - ಕನಲ್ಲು (ಅಫ- ೦೨-೩): ಮೊಬ್ಬು : 
೧. ಹಬ್ಬಿದಾಲತಮಾಲತರುಗಳ ಮೊ [೫ಾ೫9» ನೊ] ಬ್ಬುಗಳ ಹೆಮ್ಮೆಳೆಯ 
ಹರಹುಗಳ . . .ಕಾಂತಾರದೊಳಗಿವರಬ್ಬರಿಸುತೈದಿದರು (ತೊರರಾ-೬-೦-೬).. 
೫. ನಿದ್ರೆಯ ಮೊಬ್ಬಿನಿಂ ಮಲಗಿರಲು (ಸೌಗಂಧ. ೨೪6-00); ನಿದ್ರೆಯ 
ಮೊಬ್ಬಿನಲ್ಲಿ ಕೈಗೆ ಆಯುಧಗಳು ಸಿಕ್ಕದೆ ಅವುಗಳನ್ನು ಹುಡುಕುವುದ 
ರಲ್ಲಿದ್ದರು (ರೀತ್‌: 60)- ೬: ಅಜ್ಞಾನ ; ಮಾಯೆ: ಜ್ಞಾನದಿಂ 
ಮೊಬೈಲ್ಲ ಕೆಡುಗು (ರ. 186); ಪರರ ಅನ್ನವನುಂಡು ಮೊಬ್ಬಿನಲಿ 
ದಿನಗಳೆದೆ (ರಾಳ. ೦೦೪-೪) 

[ದೇ.8 ತಮಿ. ಮಪ್ಪು; ತುಳು. ಮಪ್ಪು, ಮಬ್ಬು, ಮರ್ಬು; ತೆಲು. 
ಮಬ್ಬು, ಮ್ರಬ್ಬು] 
ಮರ್ಷ (ನಾ). ಸಹಿಸಿಕೊಳ್ಳುವುದು ; ತಾಳ್ಮೆ : “ಮರ್ಷಃ, ಕ್ಷಮಾ... 
ಸಹಿಷ್ಣುತಾ--ಈ ೫ ಸೈರಣೆ” (ಜರಾಯು. 0೨೦-೪೦) [ಸಂ.] 


೬೯೬೫ 


” ಧರ್ಮದಿಂದಘಕುಲಂ ಕಿಡುಗುಂ , 


ಮಲಂಗ್ಗು 


ಮೆಯ್‌ ಶುದ್ಧಿಯಾಗದು (ಯಕೋಂ-೧). ೫. ಕಳೆಂಕ; ದೋಷ: ಮಲ 
ಎಂದರೆ ದೋಷ (ಣತತ್ಕ. ೬೨೪. ೬. ಧಾರ್ಮಿಕಕಾರ್ಯಗಳ ಆಚರಣೆಗೆ 
ಅಶುಭವಾಗಿರುವುದು : “ಮಲಮಾಸ' ಪರಾ. ೭. ವಜ್ರದ ಒಂದು 
ದೋಷ: ಮಲವು ಎಂದರೆ ವಜ್ರದಲ್ಲಿ ಹಳ್ಳ ಬೀಳುವುದು (ಸೌಗಂಂ- 
೩೪-೩). ೮. ಶರೀರದ ವಾತ, ಪಿತ್ತ ಮತ್ತು ಕಫಗಳೆಂಬ ಮೂರು 
ರಸಧಾತುಗಳು. ೯. [ವೀಶೈ] ಐದುವಿಧವಾದ ಪಾಶಗಳಲ್ಲಿ ಒಂದು: 
“ಮಲಪಾಶ' ಪರಾ- ೧೦. ಜೀವನಿಗೆ ಅಂಟಿಕೊಳ್ಳುವ ಮೂರು 
ಬಗೆಯ ದೋಷ: 'ಮುಮ್ಮಲ' ಪರಾ. ಮಳ: ೧. ಆ ಇರುಳ" 
ಪಿರಿದೊಂದು ಮಟಕ ಕೊಂಡು ಮೆಯ್ಯ ಮಳಮೆಲ್ಲಮಂ ಕರ್ಚಿ ಕಳೆದು 
ಪಾಷಾಣಮೆಂಬ ಮಡುವಂ ನೀರ್‌ ಪೊಕ್ಕಾಗಳ್‌ (ನಯ್ಮಣ. ೦೦೬-೨); 
ಖಳಂರ್ಮರುಜನೊದವಿದ ಬಳಮಂ ಕೆಡಿಸಲೈವೇಡಿ ತೊಟ್ಟಿರ್ದಾ ಕತ್ತಳಮಂ 
ಪೋಲ್ಡುದು ನೋಡಲ್‌ ಮಳಮೋರಂತಮರ್ದು ಕೂಡೆ ಸರ್ವಾಂಗಮುಮಂ 
(ರರ್ಮಾಮ್ಕ- ೩-೨೭೬), ೨. '"ಅಮೇಧ್ಯಮವನ್ಮರಂ ಶಕೈದ್ಧೂಧಂ ವಿಷ್ಠೆ 
ಮಳಂ ಪುರೀಷಮುಚ್ಚಾರವದಕ್ಕುಂ'' (ಪ್ಟುಕೋ. ೭೨-೩೦). ೪. “ದುರಿತಂ 
ಪಾಪಂ. . . ಮಳೆಂ ದುಷ್ಯರ್ಮಂ” (ಸಸ್ಟುಕೋ. ೨೦-೦೨). ೫, ಈ ವರ 
* . ಮೆಳಂ ಕಿಡುಗುಂ (ರರ್ಟಾನ್ಳು. 
೬-60). 


ಮರ್ಷಿ (ನಾ). ಸಹಿಸುವವನು ; ತಾಳಿಕೊಳ್ಳುವವನು. 
[ಸಂ, ಮರಿನ್‌] 


೫.) 
ಮಲಂಗಿಸು, ಮಲಗಿಸು (ಕಿ). ೧. ಶಯನಗೊಳ್ಳುವಂತೆ ಮಾಡು; 


ಮಲ್‌ "ಮಲ್ಲು' ನೋ. ಶಯನಗೊಳಿಸು : ಪೊಳೆವ ತಣ್ಣದಿರ್ಗಲ್ಲ ಪಸೆಯೊಳೇಳೆಲೆವಾಳೆಯೆಳೆ 
ಮಲ್ಲ; ಬಲ್ಯ (ಗು). ಎರಡನೆಯ ಅಥವಾ ಬೇರೆಯ ; *ಮಲದಾಯ್‌', |0| ಯೆಲೆಯ ಪಚ್ಚಡಿಸಿ, . , ಕಾಂತೆಯ ಮಲಂಗಿಸಿ (ಕರ್ಮಣಾ: ೪): 


“ಮಲಮಗ' ಪರಾ. ಬಲ್ಕ: “ಬಲತಾಯಿ' ಪರಾ. 'ಮಜ್ಮು' ಹೋ. 
ಬಲಅಕ್ಕೆ ಎ ತನಗಿಂತ ದೊಡ್ಡವಳಾದ, ತಂದೆಯ ಬೇರೆ 
ಹೆಂಡತಿಯ ಮಗಳು : ಅವನಿಗೆ ಒಬ್ಬಳು ಬಲಅಕ್ಕ ಇರುವಳು (ಕೊಂ). 
ಬಲಅಣ್ಣ ಎ ತನಗಿಂತ ದೊಡ್ಡವನಾದ, ತಂದೆಯ ಬೇರೆ ಹೆಂಡತಿಯ 
'ಮಗ : ವೀರರಾಜರವರ ಬಲಳಣ್ಣನ ಚಿಕ್ಕಕುಮಾರರು ಒಬ್ಬರು ಕೆಲವು 
ಕುಟುಂಬ ಮಕ್ಕಳು ಸಹ ಉಳಕೊಂಡು ಪಿರಿಯಾಪಟ್ಟಣದಲ್ಲು ಇರುತ್ತ 
ಇದ್ದರು (ಕಿಂತ್ರ..3೪).  ಬಲತ್ತೆಎತನ್ನೆ ಮಾವನ ಬೇರೆಯ 
ಹೆಂಡತಿ ; ಗಂಡನ ಬಲತಾಯಿ : ಮೈಸೂರವರೆ ಮನೆತನದಲ್ಲಿ ಪುಟ್ನಿದ 
ತನ್ನೆ ಬಲತ್ತೆ ದೇಪೂಜಮ್ಮಣ್ಣಿಯವರ' ಒಬ್ಬ ಪುತ್ರನ ವಂಶವು ನಡೆಯಲಿ 
(ಮಶಾನಂ. 2: ೪೬): ಬಲಸೊಸೆ ಎ ತನ್ನ ಗಂಡನ ಬೇರೆಯ ಹೆಂಡತಿಯ 
ಸೊಸೆ ; ಬಲಮಗನ ಹೆಂಡತಿ : ಆಕೆ ಬಲಸೊಸೆಯನ್ನು ತುಂಬ ವಾತ್ಸಲ್ಯ 
ದಿಂದ ಕಂಡುಕೊಂಡಿದ್ದಾರೆ (9). [ದೇ-॥ ತೆಲು. ಮಲು] 
ಮಲ್ಯ (ನಾ). ಒಂದು ಬಗೆು ಸಸ್ತ: “ದೂರಾನುಗತಃ--ಮಲ- 
ಸೆಲಬೇವು' ಹೆದ್ದುಖುಚೆ” (೬೩ರ. ೨6)- [ಸೆಂ. ಮಲ್ಲಾ] 
ಮಲ್ಯ, ಮಳ (ನಾ). ೧. ಕೊಳೆ ; ಹೊಲಸು: ಮಲಮಂಗರಾಗಮಂಬರ 
ವಲಯಂ ದಿವ್ಯಾಂಬರಂ . « . ಎನೆ ಮುಕ್ತಿಲಲನೆಯನೊಲಿಸಲ್‌ 
ಕೈಗೈದು ನಿಂದನಜಿತಮುನೀಂದ್ರಂ (9೩4. ೩-೨) ; ಮಲಮಂ ಧರಿಯಿಸಿ 
೬ ೬ ೬ ಪಲ್ಲಂ ಸುಲಿಯದೆ ಮಾಯದೆ ಮಿಳದೆ ಕಂಲದಿಂ ಕೆಟ್ಟವರನಣ್ಣ ನೀಂ 
ಮನ್ನಿಪುದೇ (ಛರಾನ್ಯು. 9-00), ೨. ಶರೀರದಿಂದ ಹೊರಬರುವ 
ಹನ್ನೆರಡು: ಅಶುಚಿದ್ರವ್ಯಗಳಲ್ಲಿ ಒಂದು; ಹೇಲು ; ಅಮೇಧ್ಯ; ೯ 
ಕೊಬ್ಬು, ವೀರ್ಯ, ರಕ್ತ, ಮಜ್ಜೆ. ಮೂತ್ರ: ಪುರೀಷ, ಕಿವಿಯ 
ಗುಗ್ಗೆ. ಸಿಂಬಳ, ಕಫ, ಕಣ್ಣೀರು, ಕಣ್ಣಿನ ಪಿಸುರು, ಬೆವರು 
ಗಳಿಂಬಿವು ಹನ್ನೆರಡು ಅಶುಚಿದ್ರವ್ಯಗಳು : “ವರ್ಚಃ* ಉತ್ಸರ್ಗಃ 
* ೬೬ ಪುರೀಷಂ, ಮಲಂ-ಈ ೧೨ ವಿಷ್ಠೆ” (ಇಉಯು. ೦೦೩-೦೫) ; ಮಲವು 
ಪುರುಷನಿಗೆ ಅನಾದಿಯಾಗಿರುವ ಅಶುದ್ಧಿ (ಹಂದಸಾ. ೨೯೬)- ಸ. ತುಕ್ಕು; 
ಜಂಗು. ೪. ಪಾಪ; ಪಾತಕ: ಇಲ್ಲಿ ಮನದ ಮಲ ಹರಿವಂತೆ ಅಲ್ಲಿ 


೨. ಹಸ್ತಾವಲಂಬನವನ್ನು ಪಡೆ; ಹಸ್ತಾವಧಾನ ಹೊಂದು : ಕೆಳದಿ 
ಯರ ಕೆಯ್ಕೊಳ್‌ ಮೆಯ್ಕಂ ಮಲಂಗಿಸಿ ಮೆಲ್ಲಮೆಲ್ಲನೆಡಿಯುಡುವಾಗಳ್‌ 
(10. 3-೭೬೮), ೩. ನಾಶವಾಗುವಂತೆ ಮಾಡು; ನಾಶಗೊಳಿಸು : 
ಚೋಳನ ಮೇಲೆ ನೀಡಿ ಕರಮಂ ಪದಪಲ್ಲವಮಂ ಕಳಿಂಗಭೂಪಾಲನ ಮೇಲೆ. 
ನೀಡಿ ಮಗಧಾವನಿಪಾಲಕನಂ ಮಲಂಗಿಸಲ್‌ ಲೀಲೆಯೊಳಿರ್ಪೆನೆಂಬ ಮನ 
ಮುಳ್ಳೊಡೆ ಪೂಜಿಸು, , . ಚತುಮ್ಮುಖಶಾಂತಿನಂಥನಂ (ರರ್ಮಾತ್ಮ- 
೫-೩೪. ಮಲಗಿಸು: ೧. ಕರ್ಪುರದ ಕವಳದ ಯಂತ್ರರಕ್ಷೆಯಲವನಿಪನ 
ಸಂತೈಸಿ ಮಲಗಿಸುತ (ಕುವ್ಮಾಕ. ೦೦-೩0; 'ಮಜ್ಜನಂಗೈಸಿ ಮಡಿಯಂ 
ಪೊದಿಸಿ ಮೆಲ್ವಾಸಿನೊಳ್ಕಲಗಿಸುವರಳ್ತಿಯಿಂ (ಕಣ: ೨6-೨೦); ಮಲಗಿಸು 
ಬಾ ಅಪ್ಪೆ ಹಾಗಾದರೆ (ಕೂಗಾಳ್ಕ- 088), ೪. ಓರೆಯಾಗಿ ಇಡು; 
ಒರಗಿಸು: ಬಸಿದ ಬಲುದಸಿಗಳಂ ಮಲಗಿಸಿ ಮರಂಗಳನರಿಸಿ ಎಡೆಗೆಡೆಗೆ 
,... ಪೊಸದುರ್ಗವಂ ಪಾಟಿಸಿ ಪಿರಿಯ ನಡಬಾವಿಗಳನಗುಳಿಸಿದನದಣಕೊಳಗೆ 


(ಐಸಫ್ರು- ೦೬-೦೦). [ಮಲಂಗ್ಳು 3. - ಇಸ್ಕು] 


ಮಲಂಗ್ಗು. ಮಲಗ್ಗು (ಕ್ರಿ). ೧. ಒರಗು; ಆತುಕೊಳ್ಳು : “ಮಲಗು, 


ಮಲಂಗು--ಉಪಧಾನಾವಲಂಬೇ, ಉಪಧಾನೇ ಚ (ತಲೆದಿಂಬು)” 
(ಕುಣ) ; ಖುರಮಣಿಕೆಯೊಳ್‌ ಕಾಲನಿಕ್ಕಿ ಮಂದುರದ ಮುಂಡಿಗೆ 
ಯಂಮಲಂಗಿ ಕೌತುಕಂಬೆರಸು ಕೇಯೂರನನಿಂತೆಂದೆಂ (ಕಾರಂಉ- ೦೯); 
ಪಳಿಕಿನ ಚೌಪಳಿಗೆಯ ನೀಲಶಿಲಾಸ್ತಂಭಮಂ ಮಲಂಗಿ . . , ನಿಖಿಲಜನ 
ಮನಃಪೀಠದೊಳ್ಳನಸಿಜಂ ಪ್ರತಿಷ್ಠೆಗೆಯ್ದ ರತಿಯಂತೆ ನಿರತಿಶಯಮಾಗಿ 
ರ್ಪುದುಂ (9೫ರ. ೫-೫೬ ನ). ೨. ಶಯನಗೊಳ್ಳು; ಶಯನಿಸು ; 
ಅಲರ್ದಪ್ಪಂ ನಿಮಿರ್ದ ಲತೆಯ. ಮೇಲೆ ವಿಳಾಸಂ ನಿಲೆ ನೀಡಿ 
ಕಾಲನರೆಬರ್‌ ಮಲಂಗಿದರ್‌ ಪೊಳೆವ ತಳಿರ ಬೊಂದರಿಗೆಗಳೊಳ್‌ 
(6೦೪. ೦-೬): ೩. ನಿದ್ರಿಸು ; ನಿದ್ದೆಮಾಡು: ಅತ್ತೆ ಮಲಂಗಿದಳೀ 
ಮನೆಯತ್ತಲ್‌ ಸುಬ ಪವನುವೊರ್ವನಿಲ್ಲಮೆನುತ್ತುಂ , . . ಅರಳಿಗಂಗೆ 
ಮಿಗೆ ಸೂಚಿಸಿದಳ್‌ (ಉರ್ಕಟಿ: 00-000) ; ಭೃಂಗಮಿಥುನಮಂಭೋರಂಹ 
ದೊಳಗೆ ಮಲಂಗಿ ಬಳಿಕ್ಕಾ ನಿದ್ರೆತಿಳಿಯೆ ಪಕ್ಷಂಗೆದಜುವ ಭಂಗಿಯ 


ಮಲಂಗ್ಕು 


ಕಡುಚಲ್ಚಂ ನೆನೆಯಿಸುತೊಪ್ಪಿದುವು (ಇಳಾ, ೨-೪). ೪. ಕೊಡು; 
ಸಂಭೋಗಿಸು : ಇನಿಯಳ ಮೇಲೆ ಕಾಮಸುಖಮಂ ಕೊಳೆಲೆಂದು 
ಮಲಂಗಿ (;ರ್ಮಾತ್ಮ, ೩-೦೬೦). ೫. ತಬ್ಬು; ಆಲಿಂಗಿಸು: ಮಾವಂ 
ಮಲಂಗಿದೆ ಮಲ್ಲಿಕುಲತೆಯ ಪೂಗತರು ಕೈಗೊಟ್ಟ ನಾಗಲತೆಯ . , , 
ಬಾಳ್ಗೊಂಪವ ಬಳಸು ವಿಳಸಮಾದ ರತ್ನರಚಿತಕೃತಕಾಚಲಂಗಳೊಳ್‌ 
(ಕಂಪು: ೦೦-೨೪ ಐ). ೬. ಕ್ರಿಯಾಶೂನ್ಯವಾಗು ;ನಿಷ್ಕ್ರಿಯವಾಗು : 
ಹರಿಣಾಂಬಕೆ ಮತ್ತಿ)ಿಯೆ ಪರಿಪರಿಯಿಂ ಬೋಧಿಸಿದೊಡಂ ಮಲಂ; 


ದಾಗ ಬರೆದವೆನೇನಂ ಹತಮನಂ (ಕಾಕುಂತ್ಮ ೮3-0೪). 
೭. ನಿಲ್ಲು; ಸ್ಮಗಿತಗೊಳ್ಳು ; ಅಡಗು: ನಿತಸುಯ್‌ ಮಲಂಗಿ 


[೫ಣ- ಮಲಗಿ] ಸರ್ವಾಂಗಂ ಸೆಡಿಲ್ಲು . . . ಮೂರ್ಛಿತರಾಗಿ (ನಂದರ, 


09-80): ಮಲಗು ; ೧. "'ಮಲಗ್ಳು ಮಲಂಗು ._ ಉಪಧಾ 
ನಾವಲಂಬೇ, ಉಪಧಾನೇ ಚ (ತಲೆದಿಂಬು)” (ಕರಣ) ; ಕುಳ್ಳಿರ್ದನು 
ಮಹೀಪತಿ ಮಾನಿನಿಯ ಮಲಗಿ (೪೫ಳ- 0೬-00). ೨. ವಿಷಯವೆಂಬ 


ರಸವ ಕುಡಿದು ಅಜ್ಞಾ; ನವೆಂಬುದೊಂದೆ ಹಾಸಿಗೆಯಲ್ಲಿ ಮಲಗಿ ಮೂರ್ಛೆ 
ತಿಳಿಯದೆ ಇಪ್ಟೆದ ಕಂಡು (6ನ. ೫-೫) ; ಆಲದೆಲೆಯ ಮೇಲೆ 
ಮಲಗಿದ ಶಿಶುವೇ (ಠೃರಂರ, ೦೨೨೨೫೪) ; ಅಚ್ಚ ಪೂರಂಯಗುಯದೊಳಿ 
ಮೈಮಂಕಿದು ಕಣ್ಮುಚ್ಚುತೆ ವರೂಥದೊಳ್ಳಲಗಲೆ ಕಂಡು (4೪.೬.೪). 


೩. ಕಂದನೇಕೆ ಮಲಗನೆ ಕೇಳೆಲೆ ಸಖ: [ಶ್ರರಂರ. ೨-39 ಶ್ಲ). ೮. 
ಬಾಗು ; ಓಲು ; ಜೋತುಬೀಳು : ತಳಿತ ಚೂತದ ಸಸಿಗಳವನಿಗೆ 
ಮಲಗುವಂತಿರೆ ರಾಜಪುತ್ರರು . . , ಎಸೆದರು ಸಾಲ ಶಯನದಲಿ 


೬) ೯. (ಅನಾರೋಗ್ಯದಿಂದ) ಹಾಸುಗೆ ಹಿಡಿ; 
ಬರಬರುತ್ತಾ ಖಾಯಿಲೆ ಹೆಚ್ಚಾಗಿ ಅವರು ಪೂರ್ತಿ 
ನಲಗಿಯೇ ಬಿಟ್ಟರು (ರೂಂ). 
[ದೇ.8 ತುಳು. ಮಲಗು, ಮಲೆಂಗು ; ಕೊಡ, ಮಲಂಗ್‌ ; ಕುಣ. 
ಮಲ್ಲ, ಮಲ್ಲಿ) 
ಮಲಂಗ್ಕು. ಮಲಗ್ಳು (ನಾ). ಒರಗಿಕೊಳ್ಳುವ ಸಾಧನ ; ಒರಗು 
ದಿಂಬು ; ಲೋಡು: ಅವನಿಪಾಳಕನಲರ್ಗಳ ತಲೆಗಿಂಬಿನಿಂದ ಮಲರ 
ಮಲಂಗಿಂದಲರ ದಳಿಂಬದಿನಿಂಬಾದಲರ್ವಾಸಿನ ಮೇಲೆ ಲೀಲೆಯಿಂ ಕುಳ್ಳಿರ್ದಂ 
(ಜಾರ್ಕಳ, 6-40) ; ಮಂಟಪದ ನಡುವೆ ಚಂದ್ರಿಕೆಯ ಚಂಪೆಯುಮನ್‌ತ್ತಿ 
ದಂತೆ ಸೊದೆವಟೀಯದ ಲೋವೆಯ ಮುತ್ತಿನ ಲಂಬಣಡ ಮಲಂಗು 
(ಕಳಿ. 6-೭೦) ; (ಕಣ್ಮುಚ್ಚಿ, ಹಿಂದಣ ಮಲಂಗಿಗೆ ಒರಗಿಕೊಳ್ಳನು) 
(ಕಟ್ನಿಂ. ೬೭-0೬): ಮಲಗ್ಳು ; ಸಂಜಯನರಸನನು ಕುಳ್ಳಿರಿಸಿ ಬೆನ್ನಿಗೆ 
ಚಾಚಿದನು ಮಲಗ (ಉುಪ್ಕಾಕೆ: ೦-೮; ಮಾನಾಂಕನಿದ್ದನು ಮಲಗ 
ತಾನೊಲಿಗಿ ಸುಮ್ಮಾನದೊಳು (665. ೪-೩೪) ; (ಶಾಂತನಾಗಿ ಕಟ್ಟಾಸರಿಂದ 
ಕಣ್ಣು! ಚ್ಚ ಮಲಗನ್ನು ನೆಮ್ಮಿರುವನು) (ಒಣಿ, ೦೩೬-೦೦)- [ಇಮಲಂಗ್ಳು) 
ಮಲಂಗುಮೂಡೆ. ಮಲಗುಮೂಡೆ (ನಾ). ಎ ಮಲಂಗ್ಕು; ಕಮಳ 
ಕಂಟಕಸೂಚಿಯಿಂ  ಕಮಳಸೂತ್ರಮಂ ಕೋಮು ಪೊಲದಿರಿಸಿದ. 
ಮಲಂಗುಮೂಡೆಯಂ ಮೋಡಿಯೊಳೊಜಗಿ (0438: 0-0೩೩ ಐ), 
ಮಲಗುಮೂಡೆ : ಸೊಗಯಿಸುವ ರಂಗಮಂಟಷದೊಳಿಡೆವಡೆದ ಗದ್ದುಗೆ 
ಮಲಗುಮೂಡೆಗಳ ನಡುವೆ ಕುಳ್ಳಿರ್ದು (39ರಕ್ತು. 4೫); ಶಾನೆಸೆವ 
ಮಂಡಲಾದ್ರಿಯೆ ಮಲಗುಮೂಡೆ . . . ಗಗನವೇ ಸತ್ತಿಗೆಯದಾಯಿತು 
(ಕ್ಕೆಪು- 3-೦೦-0೫) ; ಮುತ್ತಿನ ಗದ್ದುಗೆ ಮಲಗುಮೂಡೆಯೊಳು 
ಬೆನ್ನೊತ್ತಿ ಮಂಡಿಸಿದಳಾ ಕುವರಿ (ಕೋತಕ- 3೭-9). [ಮಲಂಗ್ಕು- ಮೂಡೆ) 
ಮಲಕಟ್ಟು 'ಮಲಗಟ್ಟು' ನೋ. 
ಮಲಕಾಡುಹತ್ತಿ (ನಾ). ಒಂದು ಬಗೆಯ 
[ಮಲ ) 4 ಕಂಡುಪತ್ತಿ] 


ಸಸ್ಯ: (ಖ್ಶ 5೧. 1-6): 


೬೯೬೬ 


೪ 


48 


ಮಲಕ್ಕು 


ಮಲಕಿಸು (ಕ್ರಿ)- ಅಲುಗುಡಿಸು; ಆಡಿಸು ; ಕುಲುಕಿಸಿ ಕೈಕೈ ಮಲಕಿಸಿ 
ಮೈ (ನಂ. 033-೦9). [ಮಲಕ್ಕು 4--"ಹ್ಯು] 

ಮಲುಕ್ಕು (ಕ್ರಿ). ೧.ಚಲಿಸು: ಆಲ್ಲಾಡು : ದೊಡ್ಡಮ್ಮ ಗುಡಿ 
ಬ್ಬಿಣದುಯ್ಕಾಲೆ ಕಳ್ಳರು ತೂಗಿದರೆ ಮಲಕೊಲ್ಲು (ಗೀತೆ. 0೩); 
ಯ ತೇಗದ ತೇರು ಯಾರ್ಯಾರು ನೊಕಿದ್ರು ಮಲಕೊಲ್ಲು 
ಸಾ ಮಲಕದ ತೇರು ಗೊರವೂರ ಹೊಲೆಯರು 
ಮುಟ್ಟಿದ್ರೆ ನಲಿಯುವ ತೇರಿಗ್ನೋಗೋಣ ಬನ್ನೀರೆ (ಗರಣ. ೩೬). 
ಮಲುಕ್ಕು : ೨. ಚಂಚಲವಾಗು: ಮಲುಕಿ ಸೂಳೆಯ ನೆಚ್ಚಿ ಮನೆಯೊಳು 


ಮಲಕ, 


ರು ನೂಕಿದ್ರೊ 


ಸಲುವ ಹೆಂಡಿರ ಬಿಟ್ಟು ಪೋಪುದು ಚೆಲುವೇನೈಯ್ಯ (ಕುಳ, ೬-1). 
[ದೇ.॥ ತೆಲು, ದುಲಯು; ಪರ್ಜಿ. ಮೆಲ್‌; ಗೊಂಡಿ. ಮಲ್ಲಾನ್ನಾ 
ಮಲ್ಲಾನಾ] 


ಮಲಕ್ಕು. ಮಲುಕ್ಕು (ನಾ). ೧. ಜೋಡಣೆ ; ಹೆಣಿಗೆ: ಮಾತಿಗೆ 
ಮಲಕಿಲ್ಲ ನೀತಿಗೆ ತೊಡಕಿಲ್ಲ (85೧. ೫4); ಮುಮಕೆಯ ಮಾತಿನ ಮಲ; 
ನಲ್ಲಿಯೇ ಆತ ಸುತ್ತುತ್ತ ಬಂದಿದ್ದ (೪4೪. ೦೩೪; ವಿಚಾರವು ಮಾತಿನ 
ಮಲಕೂ ಅಲ್ಲ. ವಿಚಾರವು ವಿಚುರಿಯ ಅನುಭೂತಿಯನ್ನೂ 
ವಿಷಯದ ಗುಣವನ್ನೂ ಏಕಜೀವ ಮಾಡುವ ಕಲೆಯು (ರು: ೬೦). 
೨. ಗಂಟು ; ಕುಣಿಕೆ; ದಾರವನ್ನು ಕೈಯಲ್ಲಿ ತೆಗೆದುಕೊಂಡು ಎಳೆದರು. 
ಮಲಕು ಬಿಡಲೇ ಒಲ್ಲದು (ಕಶಪು. 8-6); ಮಲಕು ಬಿಡಲಿ ನಿನ್ನ ಸೂತ್ರಾ 
(ಮುಕ್ತಕ. ೩-೨). "ಮುರಿಮಲಕು' ಪರಾ. ೩. ಮಣಿ ಮುಂತಾದು. 
ವನ್ನು ಪೋಣಿಸಿ ಹೆಣೆದಿರುವ (ತೋರಣದಂಥ) ಒಂದು ಬಗೆಯ 
ಅಲಂಕಾರ ವಸ್ತು : ಉಟ್ಟ ಪೀತಾಂಬರದಲೆಸೆದ ಮಲಕಿನ ಚಾರುಕಟ್ಟಿನಿಂ 
ಬಿಗಿದ ಮಣಿಮೇಖಲೆಯ ಕಿರಣದಿಂ (ತುಕುಗ. 4-೫). ೪. ತಲೆಯ 
ಮೇಲೆ ಧರಿಸುವ ಒಂದು ಬಗೆಯ ಆಭರಣ ; ಶಿರೋಭೂಷಣ ; 
ರಂಗನ ಶಿಖಗೆ ಸುತ್ತಿದ ಮುತ್ತುಮಲಕಿನ  ಸಿಂಗರಗಳನೇನನೆಂಬೆ 
(ಕೃತ್ಯಗೋ- ೨-೪0); ಕಡಗ ಸರಪಣಿ ಸಾರಸನ ಶಿರಕಿಡುವ ಮಲಕು 
ಗಳಿಂದ . , . ಪಡೆ ನಡನಡುಗುತಲಿ ನಡೆತರುವ ಶಿಶುಗಳ ಬೆರಗ 
ನೋಡುತಲಿಸೆದಳು ' ( ತರಾ, ೬-೦೯); ತಲೆಯ ಮೇಲೆ ಮಲಕು ; 
ಸೊಗಸಾಗಿ ಕಟ್ಟಿರುವ ತುರುಬಿಗೆ ಒಂದು ಜಡೆಬಿಲ್ಲೆ (ನಂ. 90 » ೫. 
ಒಂದು ಬಗೆಯ ಕಂಠಾಭರಣ ; ಸರ; ಹಾರ : ಕಂದುಗೊರಲನ 
ಬೆಳ್ಳೊರಲೊಳ್‌ ಜಾಗವರಲ ಮಲಕನಮರ್ಚಿ (ಪಕ್ಕೆ, ೧೩೦-೦೦ y 
೬. (ಮಣಿ ಮುಂತಾದುವುಗಳನ್ನು ಪೋಣಿಸಿ ಇಳಿಬಿಟ್ಟ) ತೋರಣ: 
ಮುತ್ತಿನ ಮಲಕಿನ ಜಾಲಂದರದ ಗವಾಕ್ಷದೊಳ್‌ ಮೆಲ್ಲಮೆಲ್ಲನೆ ನೋಡುತ್ತ 
-  ಈರ್ವರ್‌ ಪುರುಷರಂ ಕಂಡು (ಸಿಗಂಂ. ೩-೬), ೭. [ನಾಟ್ಯ] 
ದು ಬಗೆಯ ನೃತ್ಯಭಂಗಿ ; ಮಲಕು ಕತ್ತರಂ ತುಳಿಲೆನಿಪ್ಪವು ಲೇಸು 
ವಡೆಯೆ ತಾಂಡವಮನಾಡುತಿರ್ದಳೀಶ್ವರನ ಸಮ್ಮುಖದೊಳು (6008. 
೩೨-೪೪). ಮಲುಕ್ಕು; ೮. ಹಿಡಿತ; ಪಟ್ಟು; ಈ ಮಲುಕಿಗೂ 
ಮಣಿಯಲಿಲ್ಲ ಈ ಪಂಡಿತಪುಂಗವ ! (ತಗಳ. ೭). 
ಮಲಕಿನ ತೆನೆ ಎ ಹೆಣಿಗೆಯ ರೀತಿಯಲ್ಲಿರುವ ಕೋಟೆಯ 
ಗೋಡೆಯ ಮೇಲುಭಾಗದ ರಚೆನೆ, - ತೆನೆ: ಮೂಡಣ ನಿಟ್ಟು ೧ಕ್ಕೆ 
ನೀಳ ೨೭೭ ಮಾರು ಮಲಕಿನ ತೆನೆ ೩೩೦ . . . ಈ ಮೇರೆಗೆ ಅಳತೆಯಂ 
ಮಾಡಿ (ಕುಶರು: 1, 60); ಬಿರಿಕುಬಿಟ್ಟಿರುವ ಮಲಕಿನ ತೆನೆಗೆ ಸ್ವಲ್ಪ 
ಪಶ್ಚಿಮವಾಗಿ... ಇದಕ್ಕಿಂತ ದೊಡ್ಡ ಕೊರಕಲಾಗಿ ಹೋಗಿದೆ (ಯೈ. ೬6-01). 
ಮಲಕು ಬೀಳು ಎ ಜೋಡಣೆಯಾಗು ; ಮಾತಿಗೆ ಮಾತು ಮಲಕು 
ಬಿದ್ದು ಬಾಬಣ್ಣ ಮನೆಯಲ್ಲಿ ಉಳಿದ (664. ೬6) 


ತೆಲು. ಮಖ 


ಮಲಕುಗೊಳ್‌ 


ಮಲಕುಗೊಳ್‌ (ಕ್ರಿ). ಗಂಟಾಗು ; ತಿರಿಚಿಕೊಳ್ಳು : ಮಲಕುಗೊಂಡ 

ಸುರತ್ನಹುರಂಗಳನು ಸರಿಸಕೆ ತಂದು (ಅನಂರಾ- ೩-೦-೭೬)- 
[ಮಲಕ್ಕು 4 ಕೊಳ್‌] 

ಮಲಕುಟ (ನಾ). ಗುದದ್ವಾರ; ನಡುವಣದೇಶದ ನಿಟ್ಟೆಲುವಿಂಗಂ 
ಆಸರಿಸುಗು ಮಲಕುಟಂ ತಿಕಂ ತಾಮೆಂದುಂ (6ಕ್ಕಕಾ. ೧೪. [?] 

ಮಲಗಟ್ಟು, ಮಲಕಟ್ಟು (ನಾ)- ಮಲವಿಸರ್ಜನೆಯಾಗದಿರುವುದು : 
ಮಲಬದ್ಧತೆ: ಅಜೀರ್ಣ, ಮಲಗಟ್ಟು, ನರಗಳ ಹಿವನ್ಮಿರಿಗೆಗಳು 
(ರಿಫ್ಲೆಕ್ಸೆಸ್‌) ಅತಿಯಾಗಬಹುದು (ಕಂಕೋ. 1, 69). ಮಲಕಟ್ಟು : 
ಅಜೀರ್ಣ, ಮಲಕಟ್ಟು . . , ಈ ಬೇನೆಯನ್ನು ಕೆರಳಿಸುತ್ತವೆ (ಕಂಕೋ. 
1 set). [ಮಲ್ಕ ಕಟ್ಟು] 

ಮಲಗದೆ (ನಾ). ಒಂದು ಬಗೆಯ ಭೂಮಿ : ಬಯಲುಗದೆ ಒಂದಕಂ! 
ಬಿತ್ತುವದು ನಾಲ್ವತ್ತರಲಿ ಮು ೯ ಮನೆ ಮಲಗದೆ ಅನುಭಸಹಿತ ಯಾ 
ಬಾಳಗೇಣಿ (3353-13-11, ೪83-30: 1450). 'ಮಲ್ಲಗದ್ದೆ' ಪರಾ. 

[21 

ಮಲಗಿಸು ' ಮಲಂಗಿಸು' ನೋ. 

ಮಲಗು: * ಮಲಂಗ್ಗು, ' ನೋ. 

ಮಲಗು " ಮಲಂಗ್ಕು ' ನೋ. 

ಮಲಗ್ಗು (ನಾ). ಒಂದು ಬಗೆಯ ಮಾನು : ಬಿಳಿಚ ಚಿಪ್ಪಲು ಮಲಗು 
ಹೆಮ್ಮಲಗು . - ೬ ಗಿಅಿಸಲುಗಳಿಂಬ ಹೊಳೆವಳಿಯ ಮಾನ್ಮಳಂ ತವಿಸಂತಿಹ 
ಬೇಡರಂ ನೋಡಿದಂ ಭೂಪಾಲನು (ಶತಕಾ- ೫-೪೬): 

[ ದೇ.॥ ತಮಿ. ಮಲಜಸ್ಕಿ ; ತೆಲು. ಮಲಗು ] 

ಮಲಗುದಾಣ (ನಾ). ಮಲಗುವ ಸ್ಮಳು- ಜಾಗ : ಮಲಗುದಾಣಂ 

ತೊಯ್ದೆರೆಯ ಸಜ್ಜೆ ! (ಶ್ರೀರಾಮಾ. 6೯-೩೦೦), 
[ಮಲಗು (ಇ ಮಲಂಗ್ಳು) ತಾಣ] 

ಮಲಗುಮಾಡ (ನಾ). ಮಲಗುವ ಮಡಡಿ.--ಉಪ್ಪರಿಗೆ : ಪೂಗಳಿಂ 
ಸಮೆದು ತೋರ್ಪ ಚಾವಡಿ ಮಲಗುಮಾಡಂಗಳು . . . ಕಣ್ಣೆ ಸೆದುದೇನೆಂಬೆನು 
(ಕಂತ 98-28)... [ಮಲಗ್ಳು (ಆ ಮಲಂಗ್ಳು) 4 ಮಾಡ] 

ಮಲಗುಮೂಜಡೆ "ಮಲಂಗುಮೂಡೆ' ನೋ. 

ಮಲತಂಗಿ, ಬಲತಂಗಿ (ನಾ). ತನಗಿಂತ ಚಿಕ್ಕವಳಾದ. ತಂದೆಯ 
ಬೇರೆಯ ಹೆಂಡತಿಯ ಮಗಳು: ಗೋಪಾಲ . . - ರಾಧಕ್ಕನ 
ಮಲತಂಗಿಯಾದ ಯಮುನೆಗೆ ದೂರದ ಮೈದುನನಾಗಬೇಕು (6ಶೋೀ. 
೬೧). ಬಲತಂಗಿ : ಅವಳ ಬಲತಂಗಿ ಇನ್ನೂ ಚಿಕ್ಕವಳು (ರೂಂ). 

(ಹುಲ 4 ಸಂಗ್ಮಿ (< ತಂಗೆ)] 

ಮಲತಂದೆ "ಮಲದಂದೆ' ನೋ. 

ಮಲತಮ್ಮ, ಬಲತಮ್ಮ (ನಾ). ತನಗಿಂತ ಚಿಕ್ಕವನಾದ. ತಂದೆಯ 
ಬೇರೆಯ ಹೆಂಡತಿಯ ಮಗ : ಕೃಷ್ಣವರ್ಮನು ಅವನ ಮಲತಮ್ಮನಾಗಿರ 
ಬಹುದು (ರಂ. ೨3). ಬಲತಮ್ಮ : ಅವನ ಬಲತಮ್ಮ ಒಳ್ಳೆಯ 
ಹಂಡುಗ (6ರ) [ಮಲ್ಯ + ತಮ್ಮ) 

ಮಲತಾಯ್‌ "'ಮಲದಾಯ್‌' ನೋ. 

ಮಲತಾಯಿ 'ಮಲದಾಯ್‌' ನೋ. 

ಮಲತ್ರಯ (ನಾ). ೧. ಶರೀರದಿಂದ ಹೊರಬೀಳುವ ಸ್ವೇದ, ಮೂತ್ರ 
ಮತ್ತು ಪುರೀಷಗಳಿಂಬ  ಮೂರುಬಗೆಯ ಅಶುಚಿದ ್ರವ್ಯಗಳು: 
p “ಮಲ-ಸ್ವೇದ, ಮೂತ್ರ, ಪುರೀಷ (ಚರಕ. 111, ಮುನ್ನುಡಿ)” 
(ಶ್ರೀನತೃ- ೩39). ೨. [ವೀಶೈ] ಆಣವ, ಮಾಯಾ ಮತ್ತು ಕಾರ್ಮಿಕ 
ವೆಂಬ ಮೂರು ಬಗೆಯ ಮಲಗಳು : ಆಣವ ಮಾಯಾ ಕಾರ್ಮಿಕವೆಂಬ 
ಮಲತ್ರಯವನುಳಿದು (ಅದನ. ಮು. ೦೬೯೨೮೭) ; ಆಣವಮಲ ಮಾಯಾಮಲ 


೬೯೬೭ 


ಮಲಪ. 


ಕಾರ್ಮಿಕಮಲವೆಂಬ ವ: 


ಮಲತ್ರೆಯಂ। 
[ಸಂ.) 
ಮಲದಂದೆ, ಮಲತಂದೆ (ನಾ). ಯಾರನ್ನಾದರೂ ಡತ್ತುಸ್ವೀಕಾರ ಮಾಡಿ 
ಕೊಂಡಿರುವ ವ್ಯಕ್ತಿ ; ಪಾಲಕಪಿತ್ಸ : “ಮ[ಣ೫ಂ. ಬ]ಲದಂದೆ ದ್ವಿವಪ್ಪ 
ಜ್ರ ತಿದಕ್ಕುಖ್‌ (ಬಂಗಾ: ೪3-03). ಮಲತಂದೆ: (*). [ಮಲ -ತಂದೆ] 
ಮಲದಾಯ್‌, ಬಲತಾಯಿ, ಬಲದಾಯಿ, ಮಲತಾಯ್‌, ಮಲತಾಯಿ, 
ಮಲದಾಯಿ (ನಾ). (ತಂದೆಯ) ಎರಡನೆಯ ಅಥವಾ ಬೇರೆಯ 
ಹೆಂಡತಿ; ತಾಯಿಯ ಸವತಿ ; “ಉಪಮಾತೆಯೆನೆ. ಮ[ಣಣಂ- ಬ]ಲ 


ನೆ ಭುಂಜಿಸಿ (ಆಂಕೇ, ೬೩-೪6) - 


'ದಾಯೆನಿಕ್ಕುಂ” (ಮಂಗಳಾ, ೯3-03) ; ಹಳೆಯ ವರವನು ಬೇಡಿ 
ಪಟ್ಟವನುಳುಹಿ. ಮಲದಾಯ್ಮಗನನಡವಿಗೆ ಕಳುಹೆ. (980. ೪-00). 
ಬಲತಾಯಿ ; ಅವ: 


ಲತಾಯಿ ತಗಡೂರು ಚನ್ನಾಜದ್ಮುಯ್ಯನ ಪುತ್ರರು 
ಎ ಆ ಲಕ್ಷ್ಮೀಕಾಂತಯ್ಯನಂ ಹೊಡೆದು ಹಾಕಿ (ಮುಶಾನಂ. 1, ೫). 
ಬಲದಾಯಿ : ಬಂಜೆ ಬೇನೆಯನಲ್‌ವಳೇ ಬಲದಾ [೫೫ ತಾ]ಯಿ ಮುದ್ದ 
ಬಲ್ಲಳೆ (ಮಜಾರೇ, ೨. ೦೪೦-೩೦೯). ಮಲತಾಯ್‌ : ಮಲತಾಯ್ಗಳಾತ್ಮಜ 
ರೆಂಬುದಿಲ್ಲದೆ ಸರ್ವರೆಳಸಿ ನಿನ್ನೊಡನಿರುತಿಹರೈ . (66. ೫8-3), 
ಮಲತಾಯಿ : ಬೈದು ಮಲತಾಯಿಯಡವಿಗೆ ನೊಲು (ಶೃಕಂರ, ೨-೬೦-೦); 
ಮಂಗಲೇಶನು ದುರ್ಲಭದೇವಿಯನ್ನು ಸ್ವಗುರುಪತ್ನೀ ಎಂದು ಕರೆದುದರಿಂದ 
ಆಕೆಯು ಅವನ ಮಲತಾಯಿಯಾಗಿರಬಹುದು (ಕರ್ಜಂ- ೩೨) ; ತಂದರಲ್ಲ 
ನನೆಗೆ ಸವಶಿಯನ್ನೂ 
ಮಲದಾಯಿ : 
(ssc. 4-೩೮): 
ಮಲತಾಯಿಧೋರಣೆ ಎ (ಆಲಂ) ಪಕ್ಷಪಾತ; ವಂಚನೆ: ಈ 
ಕಚೇರಿಯ ವಿಭಾಗಕ್ಕೆ ಸಂಬಂಧಿಸಿದ ಮುಖ್ಯಸಂಸ್ಥೆ ಮೊದಲಿನಿಂದಲೂ ಈ 
ವಿಭಾಗವನ್ನು ಮಲತಾಯಿಧೋರಣೆಯಿಂದಲೇ ನಡೆಸಿಕೊಂಡಿದೆ (ಕಂ). 
[ ಮಲ್ಯ 4 ತಾಯ್‌ ] 

ಮಲದಾಯಿ ' ಮಲದಾಯ್‌ ' ನೋ. 
ಮಲದೇಹಿ (ನಾ). ಕೊಳೆಯಾದ ದೇಹವುಳ್ಳವನು : ನಿನಗೆ ಮಜ್ಜನವ 
ಮಾಡುವಲ್ಲಿ ನಾನು ಮಲದೇಹಿ ನೀನು ನಿರ್ಮಲದೇಹಿ (84೪ರ: 4೬-0೫0). 

[ ಸಂ. ಮಲದೇಹಿನ್‌ ] 

ಮಲಧರ (ನಾ). [ಜೈನ] ಸ್ನಾನ ಮಾಡದೆ ದೇಹದಲ್ಲಿ ಕೊಳೆಯನ್ನು 
ಹೊಂದಿರುವ ಸಂನ್ಯಾಸಿ : “ ಜೈನರ್‌ ದಿಗಂಬರರ್‌ ಜೀವಕರ್‌ ಮಲಧನರ್‌ 


ಳಿಗೆ ಮಲತಾಯಿಯನ್ನೂ (ಕುಂಕುನು- 60)- 


ಮಲದಾಯಿ ಮನೆ ಹೊಅವಡಿಸಲೆಂದಾ ನಿನ್ನ ಹೆತ್ತೆನೆ 


ತಾನಜೀವರ್‌ ಕ್ಷಪಣರೆನೆ ಗುರುಗಳಕ್ಕು'' (ಮುಂಗರಾ, ೬-೦) - [ಸಂ.] 
ಮಲಧಾರಿ (ನಾ). -ಮಲಧರ 2 ನಗ್ನಾಟಃ - . . ಮಲಧಾರೀ, , . 
ಸಾಧುಃ- ಈ ೧೦ ಸವಣನ ಪೆಸರ್‌ (ಕಣಯ: ೩೭-೧೪) ; ವಿಮಗೆ 
ಮುಲಧಾರಿಸಿದ್ಧಾಂತಮುನೀಶ್ವರಚರಣಸರಸೀಜಾತಂ . , . ಜಯನಂದಿಮುನಿ 
ಕ್ರಮಕಮಳಮಾಗೆ ಬೋಧೋದಯಮಂ (60೪. 0-08) ; ತಜಟು 
ದಲೆಗಳ , , , . ತಟ್ಟುಗಳ ಹಗರಣಿಗರೊ ಎ; ಮಲಧಾರಿಗಳು. 


ಗಜಬಜಿಸಿ ನೆರೆವುತ್ತ (ಏಸಪು. ೫೦-೫೩). 
ಮಲನಾಗರು " ಮಲರೋಗ ' ನೋ. 


[ ಸಂ. ಮಲಧಾರಿನ್‌ ] 


40|ಮಲನೀರು ' ಮೊಲೆನೀರು ` ನೋ. 


ಮಲನೂರ್‌ (ನಾ). ಒಂದು ಊರಿನ ಹೆಸರು: ಶ್ರೀ ಮಲನೂರ 
ಪಟ್ಟಿ ನಿಗುರವಡಿಗಳೆ ಶಿಷ್ಕರ್‌ ಉಗ್ರಸೇನಗುರವಡಿಗಳಿ ಬಒನ್ನುತಿಲ್ನಳ್‌ 
ಸಂನ್ಮಾಸನಂ ನೋನ್ತು ಮುಡಿಪ್ಪಿದಾರ್‌ (ಎಕ. 11, 3೬-0 ; ಸು- 700)- 
[? 3. ಊರ್‌) 


ಆ [ಮಲಪ (ನಾ). ಒಂದು ಬಗೆಯ ವಾದ್ಯಪ್ರಬಂಧ ; ವಾದ್ಯಗಳ 


ವಾದನದಲ್ಲಿ ಬರುವ ಒಂದು ಬಗೆಯ ಸಂಯೋಜನೆ ; ಕಪುತಂದೆಂಕಾರಂ 


ಥೆ] ತುಡುಂಕೊತ್ತು ಜೋಕೆಯಂತರಿ ಜತಿ ರಿಗ್ಗವಣಿ 
ಪ್ರೆಬಂಧಮಂ (3) ಶ್ರೋ: ಬಾಜಿಸಿದರ್‌ 

(ಶಾರ್ಕ್ಯಪು: ೧೨-೨3೦). [ಸಂ. 

ಮಲಪಾಶ (ನಾ). ಪಂಚಪಾಶಗಳಲ್ಲಿ ಪಾಠಪದಾರ್ಥವು 
೬-೬ ಮಲಪಾಶ ಮಾಯಾಪಂಶ ಕರ್ಮಪಾಶ ಬಿಂದುಪಾಶ ತಿರೋಧಾನ 
ಪಾಶಮೆಂದು ಪಂಚಪ್ರಕಾರಮಾಗಿರ್ಪದು (ರಿಕೇಕ- ೬). [ಸಂ.] 

ಮಲಪ್ಪ, (ನಾ). ಕೆಸರು: ಬಾವಿಗೋ ಕೆರೆಗೋ ಒಂದು ಪಾತ್ರವಾಗಲಿ 
ಮಿಶಿಷ್ಟವಾದೊಂದು. ವಸ್ತುವಾಗಲಿ ಬಿದ್ದಿರುವಾಗ ಆನ್ವೇಷಣಕಾರನು 
ಅದಕ್ಕಿಳಿಯುತ್ತಾನೆ. ಮೊದಲು *ಮಲಪಿ ` (ಕೆಸರು)ನೆಡೆಯಲ್ಲಿ ಕಾಲ 
ಬೆರಳಿನಿಂದ ` ಪರಡಿ * ಅದರ ಗುರಿಯನ್ನು ಪ್ರತೀಕ್ಷಿಸುತ್ತಾನೆ (ಸೋ. 
3೫4). [ + ತುಳು. ಮಲಂಪು. ಮೊಲಂಪು] 

'ಮಲಪ್ಲು, ಮಂಲೆಪ್ಟ (ನಾ). ಇ ಮಲಪ : 
ಕೌತಂ ಮಲಹೆಂಬೀ. ಮಾರ್ಗಶಬ್ದಂಗಳುಂ , , , 


ತ್ರಬಂಧುವೆನೆ 


೨ ಪದಂ ಪರಿಪಡಿ ಪೊತ್ತು 
ಜತಿಜೋಕೆಯೆಂಬ ದೇಸೆಯ 


| 
ಶಬ್ದಂಗಳಿಸೆಯೆ ಬಾಜಸುತ್ತಿರೆಯುಂ (೫ಕೀಕ್ಕ ೦೬-೬೬ 5) ; ಪಾಡುಗಳ 


ನಡಪು ಬೀಳದಂತೆ ನುಡಿಸಿ ಮಲಪು ರಿಗ್ಗ ವಣೆ ಒಡ್ಡು ಸರ ಪಡಿಸಣ ಚಮತ್ಕಾರ, 
ಶಬ್ದ ಶೃಂಗಾರ ರೋಂಕಾರಂ ಮೊದಲಾದ ವಾದ್ಯಪ್ರಬಂಧಗಳಲ್ಲಿ (ೂಶಾ- 
60 5). ಮಲೆಪ್ಪ, : ವಖ್ಚರಣೆ ಕಾತುಕಳಿಕೋತ್ತರಂಗಳಿಂ 
ಕೌತುಕದ ಬಾಜನೆಯೊಳೆಸಗಿದುವೆನಿಸಿ ಬಾಜಿಸುತ್ತಿರೆಯುಂ (ಕಾಂತೀಕ್ಕ- 
೬-೯೩ ನ): [ವಸಂ. ಮಲಪ: /-ತಮಿ, ಮಲೈಪ್ಪು ಎ ಒಂದು ಬಗೆಯ 
ನೃತ್ಯ; ತೆಲು. ಮಲಪು ಇ ನರ್ತನ] 

ಮಲಬತ್ರ (ನಾ). (0: ಈ ಸಂತೆಯ ಸ್ಥಳಗಳಿಂದ ಹೇರಳವಾಗಿ 
ಮೆಣಸನ್ನೂ ಮಲಬತ್ರಔನ್ನೂ (ವೀಳೆಯದೆಲೆ )) ತೆಗೆದುಕೊಂಡು ಹೋಗಲು 
ದೊಡ್ಡ ದೊಡ್ಡ ಹಡಗುಗಳು ಬರುತ್ತವೆ (ಶ್ರಐಂ. 1೫ ೯೪. 
'ತಮಾಲ' ಮತ್ತು "ತಾಂಬೂಲ' ಎಂಬ ಶಬ್ದಗಳ ಉಚ್ಚಾರಣೆಯಲ್ಲಿ 
ಪಾಶ್ಚಾತ್ಯರಿಗೆ ಉಂಟಾದ ಗೊಂದಲದಿಂದ ಈ ಶಬ್ದವು ಬಂದಿದೆ. 

Leo. Malabathrum] 

ಮಲಬದ್ಧತೆ (ನು). ಸರಿಯಾಗಿ ಮಲವಿಸರ್ಜನೆಯಾಗದಿರುವ ರೋಗ : 
ನಾರು ಹೆಚ್ಚಾಗಿರುವ ಹಣ್ಣುಹಂಪಲು . . . ಸೇವಿಸುವುದರಿಂದ ಗರ್ಭಿಣಿಗೆ 
ಮಲಬದ್ಧತೆ ತಪ್ಪುತ್ತದೆ (ಗೃಹಂ: ೯; ವೀರ್ಯ(ಧಾತು)ನಾಶದಿಂದ 
ರಕ್ತವು ಕ್ಷಯಿಸುವುದು . . . ಈ ಮೇರೆಗೆ ಮಲಬವ್ಮತೆಯೆು ದುರ್ಧರ 
ರೋಗವು ಬಂದು ಸೇರುವುದು (ತತ. ೨೫). [ಸಂ. ಮಲಬದ್ಧತಾ] 

ಮಲಬದ್ಧರೋಗ (ನಾ). ಸರಿಯಾಗಿ ಮಲವಿಸರ್ಜನೆಯಾಗದಿರುವ 
ಒಂದು ಬಗೆಯ ರೋಗ : ಕೊಡಸಿನೆಲೆಯ ಗುಣ . . . ವಿಶೆಷವಾದ 
ಮಲಬದ್ಮರೋಗ, ಕುಷ್ಠರೋಗ ಮೊದಲಾದವುಗಳನ್ನು ಆ" ನಾಶ 
ಮಾಡುವುದು (ಸಕಕ. 66) - [ಸಂ.] 

ಮಲಬಾಧೆ (ನಾ)... ೧... ಮಲವಿಸರ್ಜನೆ ಮಾಡಬೇಕೆಂಬ ದೈಹಿಕ 
ಸೂಚನೆ. ೨. ಮಲವಿಸರ್ಜನೆ: ಈ ಮಧ್ಯೆ ಗುರುವಿಗೆ ಮಲಜಾಧಗೆ 
ಅವಸರವಾಯಿತು (ನೀತಿ. 1%, ೨೪). [ಸಂ. ಮುಲಬಾಧಾ] 

ಮಲಮಗ (ನಾ). ಪುರುಷನ ಬೇರೆಸೇರೆ ಪತ್ನಿಯರ ಮಕ್ಕಳಲ್ಲಿ 
ಯಾರಾದರೂ ಒಬ್ಬ. 

ಮಲಮಕ್ಕಳು (ಬಹುದ) ; ಸಾವಿರದ ಮೇಲೆ ಐನೂರ ಕೊಟ್ಟರು 

ಮಲಮಕ್ಕಳಿರುವ ಮನೆ ಬೇಡ (ಸಾಡು. ೪); ಕುಟುಂಬದೊಳಗೆ 
ಒಬ್ಬರಿಗೊಬ್ಬರು ಅಸೂಯೆಪಡುವವರು ಮಲತಾಯಿ. ಮಲಮಕ್ಕಳು 
(ಕನ್ನೆತ3- ೦೦೪). [ಮಲ್ಯ 4 ಮಗ] 

ಮಲಮಗಳು (ನಾ). ಪುರುಷನ ಬೇರೆಬೇರೆ ಪತ್ನಿಯರ ಮಕ್ಕಳಲ್ಲಿ 
ಯಾರಾದರೂ ಒಬ್ಬ ಮಗಳು ; ಬಲಮಗಳೆ ; ಉಪವಾಸ ಕಿಡಿ 


೬೯೬೮ 


5 


25 


30 


ಮಲಯೆ 


ಮಲಮಗಳ್ಳೆ ಮನ್ಶಾಗ ಕೊಲ್ಲತಿದೀ ಅಂತ ಆ ಹುಡಿಗೀ ಅಪ್ಪ ಅಕಿನ್ನ ತಂದು 
ನಮ್ಮ ಮನೀಗೆ ಅಟ್ಟಿದೆ (ಸಮಃ 30). 
[ ಮಲ್ಯ 4 ಮಗಳು (ಎಮಗಳ್‌)] 

ಮಲಮಲ ವಲಂ ನೋ. 

ಮಲಮಲ್ಕ "ಮಲಮಲಿ' ನೋ: 

ಮಲಮಲಂ `ಮಮ್ಮಲಂ' ನೋ. 

ಮಲಮಲನೆ `ಮಮ್ಮಲನೆ' ನೋ. 

ಮಲಮಲಿ, ಮಲಮಲ್ಕ, ಮಲಮಲ್ಲು (ನಾ). 
ನವಿರಾದ-ಬಿಳಿಯ ಬಟ್ಟಿ; ಮಲ್ಲು; ಮಸ್ಲಿನ*ಬಟ್ಟೆ ; ಬಂಗಾಳ 
ದೇಶದೊಳಗಿನ ಡಾಕ ಎಂಬ ಪಟ್ಟಣದಲ್ಲಿ ಹುಟ್ಟುವ ಜನುಗುದ 
ಮಲಮಲಿಯು ದಿಗ್ದೇಶಕ್ಕೆ ಹೆಸರಾಗಿದೆ (ಮುಂಡಯಿ- ೪. ಗೌಡರು, 
ಬಿಳಿಯ ಮಲಮಲಿಯ ಅಂಗಿಯೊಂದನ್ನು ಹಾಕಿಕೊಂಡಿದ್ದಾರೆ (ಸ8ಣ. 
1- ೨೩೪)- ಮಲವೌಲ್ಯ : ಬಂಗಾಲದ ಮಲವಮಲಬಟ್ಟೆಗಳು ದೇಶದಲ್ಲಿ 
ಸರ್ವೋತ್ಕೃಷ್ಟವಾಗಿ ಮೆರೆಯುತ್ತಿದ್ದವು (0೫. ೨೦): ಮಲಮಲ್ಲು ; 
ಉಣ್ಣೆಯ, ರೇಶಿಮೆಯ, ಮಲಮು್ಲಿನ. ಸುತ್ತೂ ಹರವಿಕೊಳ್ಳುವ 
ಅಂಗಿಗಳು. , . ಕಣ್ಮುಂದೆ ಬಂದುಬಂದು ಹೋದವು (ಕಳ. 0%), 

[+ ಹಿಂ. ಮರಾ. ಮಲ್‌ಮಲ್‌ ] 

ಮಲಮಲ್ಲು " ಮಲಮಲಿ' ನೋ. 

ಮಲಮಜುಗು (ಕ್ರಿ). ಬಹಳವಾಗಿ ಕನಿಕರಿಸು,. . ಮರುಗು: 
ಖುಷಿಯೆರಂ ಫೊರ್ದಿದನಪ್ಪೊಡೆ ನಮಗಲ್ಲನೆಂದು ಮನದೊಳ್‌ ಮಲಮಣಜುಗಿ 
(ರರು. 6-35); ಸಭಾಜನವೈದೆ ಮಲಮಜುಗಲಾಯೆಂದಳು (ಶಾರತಂ, 
6-4೩). [| ೬ ಮಮ್ಮಲ 4 ಮಜುಗು ] 

ಮಲಮಾತಂಗಿ (ನಾ)- ಕೆಂಪುಹಣ್ಣುಗಳನ್ನು ಬಿಡುವ ಒಂದು ಬಗೆಯ 
ಪೊದೆ: (೪)- [?. / ತೆಲು. ಮರುಲುಮಾತಂಗಿ, ಮರ್ಲು 
ಮಾತಂಗಿ ಎ ಉಮ್ಮತ್ತ] 

ಮಲಮಾಸ (ನಾ). ರವಿಸಂಕ್ರಮಣ ಬರದಿರುವ ತಿಂಗಳು; ಅಧಿಕ 
ಮಾಸ ; p ಧಾರ್ಮಿಕಕ್ರಿಯೆಗಳನ್ನು ಆಚರಿಸದಿರುವ ಅಶುಭವಾದ 
ತಿಂಗಳು : ಅಶುಭಮಾಸ. [ಸಂ, 

ಮಲಯ, ಮಳಯ (ನಾ): ೧: ಬೆಟ್ಟ; ಪರ್ವತ; “ಮಲೆಯಃ, 
ಮಲಯಃ ಈ ೨ ಬೆಟ್ಟಿ" (ಕ್ಕ. 002. ೨. ಭಾರತದೇಶದ 
ದಕ್ಷಿಣದಿಕ್ಕಿನಲ್ಲಿರುವ, ಶ್ರೀಗಂಧದ ಮರಗಳಿಂದ ಆವೃತವಾಗಿರುವ 
ಬೆಟ್ಟದ ಸಾಲು; p ಇದು ಜಂಬೂದ್ವಿ ರ್ವೀಪದ ಸಪ್ತಕುಲಪರ್ವತಗಳಲ್ಲಿ 
ಒಂದು : ಮಲಯಮೇಖಲೆಯಂತೆ ಚಂದನಪಲ್ಲವಾವತಂಸೆಯುಂ , , , 
ಎನಿಸಿದೆ(ಜುಂಜವ್ಪನೆಯ ರೂಪಾತಿಶಯಮನೆಮೆಯಿಕ್ಕದೆ ನೋಡುತ್ತಂ 
(ಣರ. ೪); ಮಲಯಕ್ಷಾಧರಮೇಖಳಾವರಿಗತಶ್ರೀಖಂಡಷಂಡಂ 
ಗಳೊಳ್‌ ನಲವಿಂದೊಂದಿ ಬಟಲ್ಲ ಭೋಗಿಮಿಥುನಂಗಳ್‌ (ಕದ. ಫು. ೭-10); 
ಚಂದನವಲ್ಲದೆ ಮಿಕ್ಕಿನ ತರುಗಳಿಲ್ಲದ ಮಲಯಭೂಧರದ ಪೆಂಪೆನಿತು 
(24. ೦೨೪). ೩. ಮಲಯಪರ್ವತದ ಸಮಿಪದ ಒಂದು 
ದೇಶದ ಹೆಸರು ; ಮಲಬಾರುಪ್ರಾಂತ ; ಮಲಯಾಳಸೀಮೆ : 
ಪಾಂಡ್ಯ ತುಳುವ ಮಲಯ ಮಲಯಾಳ... ಕೇರಳ ಮುಖಾಪಾರ 
ದೇಶಂಗಳೊಳೆಸೆವ ಜಂಗಮವು (ಸ. ೩-00, ಮಳೆಯೆ: ೨. 
ಮಳಯೋತ್ಸಂಗಾಗ್ರದಿಂ ತೆಂಬೆಲರ್ವೆಲರಿಂ ವಸಂತೋಚ್ಚಳಿತಂ. 
ಕಂದರ್ಪನೊಪ್ಪಂಬಡೆವ ತೆಜದಿನಾ ಮಂತ್ರಿಮಾಣಿಕ್ಕನಿಂ ಭೂತಳದೊಳಿ 


ಒಂದು ಬಗೆಯ 


ಸಂಸೇವ್ಯನಾದಂ ಸರಸಕ್ಕತಿಕಲಾನರ್ತಕೀನೃತ್ಯರಂಗಂ  (ಅ4೫ನ.೦-೦೦೮); 
ಮಳಯಾಯಾತಸಮಾರಸಂಚಳಲತಾಸಂತಾನಕಂ ತಮ್ಮರಲ್ಲಳನೊಂದೊಂದಲ 
ಮೇಲೆ ಕೆಂದಳಿರ್ಗಳಿಂ ಸೂಸಿತ್ತೆನಲ್‌ ಕೇಳಿಸಂಚಳೆಯರ್‌ ತುಳ್ಳಿದರೊರ್ವ` 


VATA 


ಮಲಯಜ 


ರೊರ್ವರೊಳತಿಸ್ವ ಚ್ಛಾಂಬುವಂ (೩12. ೪-೯೬). ೩. ಮಳೆಯಾಂಧ್ರಾರ್ಬುದ. 


ಮಾಗಧ . , . ಸಿಂಹಳೆದೇಶಾಧಿಪರಂ ಭಯಂಗೊಳಿಸಿದಂ ವಿಕ್ರಾಂತದಿಂ 
ರೇಚಿಗಂ (ಪುರತಿ- 0-00) ; ಮಳೆಯ ಮಹೇಂದ್ರ ವಿಂಧ್ಯ .. . ನಿರ್ಮಳ 
ನಿಷಧಪ್ರದೇಶದ ಮಹೀಭುಜರಂ ಬರವೇಟ್ಲು (493. 334). ಐ ಇದು 


ದ್ರಾವಿಡಶಬ್ದವಾಗಿದ್ದು ಪ್ರಾಕೃತದ ಮೂಲಕ ಸಂಸ್ಕೃತಕ್ಕೆ ಹೋಗಿರ 
ಬೇಕೆಂದು ಭಂಷಾವಿಜ್ಞಾ; ನಗಳು ಅಭಿಪ್ರಾಯಪಡುತ್ತಾರೆ. 
[ಸಂ.] 
ಮಲಯಜ, ಮಳೆಯಜ (ನಾ). ೧: ಮಲಯಪರ್ವತಪ್ರದೇಶದಲ್ಲಿ 
ಹುಟ್ಟುವ ಮರ ; ಶ್ರೀಗಂಧದ ಮರ ; ಚಂದನವೃಕ್ಷ- ೨. ಶ್ರೀಗಂಧ; 
ಚಂದನ : “ಮಲಯಜಮಿರದದು ಬಾವನ್ನಮೆಂದು ಸಿರಿಕಂಡಮೆನಲ್‌” 
(ಕ00- 85) ;' ಕಾಡ ತರುವಿಗೆ ಪರಮಗಂಧವನೂಡದೇ ಮಲಯಜವು 
(on. ); ಮಲಯಜದ ಮರದೊಳಗೆ ಸಲೆ ಗಂಧವಿಪ್ಪಂತೆ 
(೫: ೦೪). ೩. ಶ್ರೀಗಂಧದ ಕೊರಡು ; ಚಂದನದ ಕೊರಡು: 
ಕರಿದಾದೊಡೆ ಕತ್ತುರಿಯಂ ಮುರುಡಾದೊಡೆ ಮಲಯಜಂಗಳಂ , , , 
ಇಲಕೆಯ್ವರೆ ಮರುಳೇ (ಜುಕೋತ. ೨-೪೨). ಮಳಯಜ : ೧. “ಚಂದನಂ, 
ಮಳಯಜಂ, ಶ್ರೀಖಂಡ(1)* ರೋಹಿಣೀದ್ರುಮಃ-- ಈ ೪ ಸಿರಿಗಂಧಂ” 
(ಕರಾಯ, ೪-೪0). ೪. ಶ್ರೀಗಂಧದ ಕೊರಡನ್ನು ತೇದು 
ತೆಗೆದ ಗಂಧ ; ವಾರಿಜ ಮಳಯಜ ಮಳಯಸಮಾರಣಂ . . . ಬಾರಿಸ 
ಲುಜವೆ ದಲವನ ದಾಹಜ್ವರಮಂ (ಅಂತೆ. ೨-೦೩); ಮಳೆಯಜಮಿತ್ರೆ 
ತೀರ್ಥಜಲಧಾರೆಗಳಿಂ ಶಶಿಕಾಂತಕಾಂತಮಂಗಳಕಲಶಾಂಶುಧಾರೆಗಳಿನಿರ್ಮಡಿ 
ಸಿತ್ತು ವಿವಾಹಮುಖ್ಯಮಂಗಳಸವನಂ ವಿಳಾಸವತಿ ಸೀತೆಗೆ (ಶುರಾಶೂ, 
8-49) ; ಮಳಯಜದ ಮೊಲೆಯ ಕುಂಕುಮದಳಕದ ಕತ್ತುರಿಯ 
ಬಣ್ಣವಣ್ಣಿಗೆ ಕೊಳದೊಳ್‌ ತಳರ್ದಿರೆ ಜಳರುಹಮುಖಿಯರ್‌ ಜಳಕೇಳಿಯ 
ನೆವದಿಂ ದೂಳಿಚಿತ್ರಂ ಬರೆದರ್‌ (ಯಕೋತ. ೪-೪). [೫ಂ.] 
ಮಲಯರುಹ, ಮಳಯರುಹ (ನಾ), ” ೧. ಶ್ರೀಗಂಧದ ಮರ; 
ದನವೃಕ್ಷ : ಹರಿಣಧರನೊಳ್ವಿ ಷಂ ಮಲಯರುಹದೊಳನಲಾರ್ಚಿ ನಿನ್ನ 
ವದನೋದರದೊಳ್‌ ಪರುಷತರವಚನಮಪ್ಪುದು ದುರವಾಪಂ (ಕಂಠಾ- 
೩-೬); ತುರೆಗಗಳಂ ಕಾನನಮಲಯರುಹಗತಂ . . .- ಸೂಕರವದನಂ 
ಕರ್ಕಟಾದಿಮದ್ರೇಕ್ಕಾಣಂ (೫38. ೦೯-೦). ಮಳಯರುಹ : ೨. 
ಚಂದನದ ಕೊರಡು: ಮಳಯರುಹಂ ಬೇಳ್ಪನಿತುಂ ತಿಳಿಯಲ್ಕೊಲ 
ಫಾಂಡಮೂರ್ತಿ ನಿನ್ನಯ ಮೊಳಕ್ಕೆಯೊಳಗಿದೆ. ತೇದರ್ಪಿಸು (ಸಂ. 
೩೪-೦೦). ೩. ತೇದ ಚಂದನ ; ಚಂದನಗಂಧ ; ಮಳಯರುಹದ! 
ಕರ್ಪೂರದ ಪಳಿಕಿನ ಪನಿನೀರ ಕದಲಿದಳದಿಆ್‌ಸಿಲ ತಣ್ಣಳಸದ ತಿಳಿನೀರ್ಗಳ 
ಶೀತಳತೆಯಿನವನಿಪನನಾಪ್ತರುಜ್ಜ( ೇವಿಸಿದೆರ್‌ (6ತಂಪು- ೦೦-೬೮) - [ಸಂ,] 
ಮಲಯಾಚಲ (ನಾ). ಇ ಮಲಯ ೨: “ಮಲಯಾಚಲಮಿನ್ನುಂ . . 
ಬಾವನ್ನವೆಟ್ಟುಮೆನಲದು ಸಲ್ಲುಂ” (ಕಂಕಂ. ೫೦); ಹೇಗೆ ಮಲಯಾಚಲ 
ಗಂಧಸಂಸರ್ಗದೆ ಚಂದನವಪ್ಪುದಿಂಧನೆವು (ಇಂಕಾಶ- ೬೬-೬೪). [ಸಂ.] 
ಮಲಯಾನಿಲ, ಮಳಯಾನಿಲ್ಲ ಮಳಯಾನಿಳ (ನಾ). ಮಲಯಪರ್ವತ 
ದಿಂದ ಬೀಸುವ ಸುಗಂಧಪೂರಿತವಾದ ತಂಗುಳಿ : ಮಲಯಾನಿಲನುಂ 
ಮಲಯಜಜಲಮಂ ಶಶಿಕಿರಣಮುಂ ವಿಯೋಗಿಗಳೆರ್ದೆಯೊಳ್ನೆಲಸಿರ್ದುವು 
(1ರರಾ- ೩೨4೨) ; ನೋಟ್ಬಂ ಬೆಲೆಗೊಟ್ಟು ತಾರ ಮಧುವಂ ಮಲಯಾ 
ನಿಲನಂ' ಮನೋಜನಂ ಕೌಮುದಿಯಂ (ಊರೇ. 6-98) ; ಮಾರಿ 
'ಮಲಯಾನಿಲಂ ನವನೀರಜವನಮೆಂಬ ಕೆಂಡದೊಳ ದಂಡನಮಸ್ಕಾರಂ 
ಬಂದಪಂ (ಯಕೋತ. ೦-೩6). ಮಳಯಾನಿಲ: ಮಳೆಯಾನಿಲನಿಂದಲುಗುವ 
ಸೆಳೆಗೊಂಬಿನೆ ಪಣ್ಣನಂತುಮಿಂತುಂ ಕರ್ದುಕಲ್ಯಳವಳಿಪರಗಿಳಿ ಪೋಲ್ತೂದು 
ಮುಳಿದೋಪಳ ವದನಚುಂಬನೋತ್ಸುಕವಿಟಿನಂ (ತೂತು. 


00-೩೪)- 


೬೯೬೯ 


ಮಲರ್‌ 


ಮಳಯಾನಿಳ : ತೊಳಪೆಳೆವೆಜಿಯುಂ ಮೊರೆವಳಿಕುಳಂಗಳುಂ ಮೆಲ್ಲನೆಸಪ 
ಮಳಯಾನಿಳನುಂ ಮುಳಿಸಂ ಕ್ಷಟಲ್ಲಿ ಕಳೆದುವು. - . ಕಾಮಿಗಳಾ (ಕಂರಾ, 
೨-೭೦) ; ಏನಾಡಿಸಿದನೋ ಮಳೆಯಾನಿಳನರ್ತ। ಿತಾನರ್ತಕಿಯಂ (60 ತ್ರ, 
[Xo] 


00-೯೦). 


5 | ಮಲಯಾಳ “ಮಲೆಯಾಳ ' ನೋ. 


೫8 


ಟು 


ಮಲಯೋದೃವ, ಮಳಯೋದ್ಧವ (ನಾ). ಎಮಲಯಂಕುಹೆ ೩ ; ಅಂತು 
ತನ್ನೋರೆಗಳ್ವೆರಸು ದುಢುಮ್ಮಿಅದೋಲಾಡುವಲ್ಲಿ ೬. ಬೆಳರ್ವಟ್ಟು 
ನಿಂದುದೊಂದೆಡೆ ಮಲಯೋದ್ಧವಪ್ರಸರದಿಂ . . , ಸರಸೀವಿಭಾಗದೊಳ್‌ 
(ಉಂ. 6೨). ಮಳಯೋದ್ಭವ : ಮಳೆಯೋದೃವ ಶೈಲೋದ್ಯವ 
ಸಲಿಲಂ ಸಿತಮಗರು ಕುಷ್ಮಚೂರ್ಣದಿನಿಂಬಾಗಿರೆ ಮಾಡಿ ಬತ್ತಿಯಂ 
ಸೊಡರ್ವೆಳೆಗುಗೆ ಮನೆಯೊಳಗೆ ಕಂಪು ಪೊಂಪುಟ್‌ಯಕ್ಕುಂ (ರೋಕೋಕ. 
೬-೬೨); ವಿದಳಿತಪುಷ್ಪಮಾಲಿಕೆಗಳಿಂ ಮಳಯೋದೃವದಿಂ ತೊಳಪ್ಪ ರನ್ನದ 
ತೊಡವಿಂದಳಂಕರಿಸಿ . ., ಬಾಯಿನಂಗಳಂ ಮುದದೊದವಿಂದಮಿತ್ತು 
ಮೆಟ್‌ದರ್‌ (ತಂದ್ರಶ್ರ- ೬-60). [ಸಂ.] 

ಮಲಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀನಾಗತಿಯಮ್ಮನ ಮಗಂ 
ಮಲಯ್ಯಂ (ಎಕೆ. 1೪ (8): ಎಳಂದೂ; 06೬-3; 1000), [ಮಲ್ಲೆ ಅಯ್ಯ) 

ಮಲರ್‌, 'ಮರಲ್‌,' ನೋ. 

ಮಲರ್‌. ಮರಲ್ಕ್‌, ಮಲರು, (ಕ್ರಿ). ೧. ಹೂವು ಅರಳು, -ವಿಕಾಸ 
ವಾಗು : ಫುಲಶರಂಗಿಸುವೆಡೆಗಿವೆ. ನಲ್ಲಂಬುಗಳಿನಿಸಿ ತುಜುಗಿ ಮಲರ್ದಲ 
ರ್ದೆಸೆವೀ ಮೊಲ್ಲೆಯುಮೊಲಿಸಿದ ನಲ್ಲರ ಲಲ್ಲೆಯುಮಾಂಾರ ಮನಮುಮಂ. 
ಸೋಲಿಸದೇ (ಫು. ೦೨-೦೦೦); ತನ್ನಂ ತಾನಾಜದೊಯ್ಯನೆ ಕಣ್ಮಲರ್ಮಲರೆ 
ನೃಪನಂ ಭೋಂಕಲ್‌ ಮೇಲ್ವಾಯ್ಡು ತಳ್ತಿರದಪ್ಪಿದಳ" (ಇರಂಣ. ೩೩) ; 
ವದನವು ಮಲರ್ದ ಹೊಂದಾವರೆಯು (ಅಗತ: 03-೬6). ಮರಲ್ಕ್‌ ; ೧ 
ಅದಿರ್ಮುತ್ತೆ ಮರಲ್ಮರಲ್ಲ ಮಲ್ಲಿಗೆ ನನೆಗರ್ಚಿ ಕಾಕಳಿಯೊಳಾಣತಿಗೆಯ್ದ 
ಮದಾಳಿ ಪೋ ಪು[ಗ]ಲ*ಪು[ಗ]ಲೆನುತಿರ್ಪ ಪಕ್ಕಿ ಮನಮಂ ಕವರುತ್ತಿರೆ 
(ಶಂಶಶಾ 3-48); ಎಳೆಯೊಳ್ಳಳೆದಡರ್ದು ದಿಶುವಳಿಯಂ ದಾಂಗುಡಿ 
ಮರಲ್ಲು ಪಲ್ಲವಿಸಿ (ಎಳ. ೫11, $n. ೦೫೦೨೫೭; 2047). ೨. 
ಉಬ್ಬು ; ಉತ್ಸಾಹಗೊಳ್ಳು : ದಿವ್ಯಮುನಿಯಂಂ ಮೃಗಮಾಗಿ ಮರಲ್ಹಾ 
ಶೂಡೆ (ಕಂಠಥಾಾ ೦-೦೦೦) ; ಮುಂಡಾಡುಗೆ ಮುದ್ದಿಸುಗೆ ಮರಲ್ವಪ್ಪುಗೆ 
ಕೆಯ್‌ಕೊಂಡೀ ಕಾವ್ಯಮಂ (106.0-00). ಮಲರ್ಕು : ೧. ಅಃ ಇಂತೆ 
ನಾನೆರಳಿದರೆ ಧನ, ನಲ್ಲಿ ? ಬೆಳಕು ಮೂಡೆ ಮಲರಿ, ಮುಳುಗೆ ಮುಗುಳಿ 
(6೩೪. 38-08) ; ಇದ್ದಂತೆ ಇರುವಿಪ್ಪುದಪ್ಪುದಾಯಿತು ಮಲರಿ (ರಣ 
೬-೦೨). [ದೇ.॥ ತಮಿ. ಮಲರ್‌ ; ಮಲ, ಮಲರು , ಬ್ರಾಹೂತ್ಯ 
'ಮಲಿಂಗ್‌] 

ಮಲರ್‌, ಮರ್‌, ಮಲರ್ಯ (ನಾ)- 
ರೆಂದು 


ಹೊವು; ಪುಷ್ಪ; 
ಮೇಣರಲೆಂದು ಪುಷ್ಪಕ್ಕೆ ನಾಮಮಕ್ಕುಂ” (ಕ್ಕಕ್ಕೆ- ಹಾ 
ಗಬಪುವ ಗಿಳಿ ಬಗ್ಗಿಪ ಪಿಕ ಮಲರೊಳ* ಮೊರೆವಳಿ , , , ಸುಟವ 
ಹಂಸೆಯುಮಳು: ಮನ ರಯ್ಕಮೆಂತುಮಾರಯ್ಕೆ ಬನಂ (ಕೇಮಿಘ್ಪು 
೩-೩೨) ; ಪಿಕನಿನಾದೆಯರೊಲ್ಲು ಸುರಗಿಯ ಮಲರ್ಗಳಂ . , , ತಿಳೌವರ 
(ಇದಿ: 6-3೩). ಮರಲ್ಕ್‌ : “ಅಲರ*. ಅರಲ್‌, ಮರಲ್‌, ಮಲರ್‌ 
ಈ ೪ ಪುಷ್ಪಂ” (ಕಾ. ೪) ; ಪೊಂಬಟ್ಟೆಯಂ ತಿನಿಮುಡರೀ 
ಮೆಲ್ಹೊಂಗಲ್ಮರಲಂ ತುಜುಂಬರ್‌ , . . ದೇವಿಯರ್‌ (1೪. ೩), 
ಕಣ್ಮರಲ್‌ ಕಿಂಪಾದುವೇಕಿ (ಉಮೂಕ್ಕ. 45 ಮರಲಂ ನೋಯಿಸದಿನಿಸುಂ. 
ಮರಂದಮಂ ಪೀರ್ವ ಮಧುಕರಂಬೋಲ್‌ (ಟರ. ೫ ೦೬೬). 
ಮಲರ್ಕು: ಹೂ ಹೋಗಿ ಮಿಡಿಯಾಗಿ ಹಣ್ಣು ದೊರೆತಾಗ ಮರಕ್ಕೆ 
ಮಲರು ಬಂದುದು ಸಂರ್ಥಕೆ (ರ್ವತ, 36); ಮಲರು ಅರಳಿದ ಒಂದೆರಡು 


ಮಲರ್ಮ್‌ ೬೯೭೦ ಮಲಶುದ್ಧಿ 
ಗಂಟೆಗಳಲ್ಲಿ ದಳವಲಯ ಉದುರಿ ಹೋಗುತ್ತದೆ (ತಸುಕೂ. ೧೪೦)- ಕೆಚ್ಚಂ ನಸ್ಮಂಗೆಯ್ಕೆ ವದನರೋಗಂ ಮೊಲೆನಾಗಂ ನಾಗವಿಷಂ ಕಿಡುಗುಂ 
[ಇಮಲರ್ಕ್‌. / ತಮಿ. ಮಲ. ಮಲರ್‌] (ಕೋಕೋಶ- ೪). ೨. ಒಂದು ಬಗೆಯ ಗ್ರಹ; ಅಪಸ್ಮಾರಗ್ರಹ : 
ಮಲರ್‌ «: ಮಣಲ್‌ ' ನೋ: ಲೋಗರ ಬಗೆಗೋದಿನೊಳನುರಾಗಮನಾಗಿಸೆಬೊಡೋದಿದಂಗೋದಿ 


ಮಲರಂಬು (ನಾ). ಹೂವಿನ ಬಾಣ ; ಪುಷ್ಪಶರ : ಈ ಮಾಟಕ್ಕಿಯಿನಾ 
ರ್ದೆಚ್ಚ ಮಲರಂಬುಗಳ್‌ ಗೋಜುಗಲ್ಲೆ ತೆತ್ತಿಸಿದ ಕಲ್ಲಂಬುಗಳಪ್ಪುದುಂ 
(ಕಾಮಾಕ್ಯ. ೫-೬), 'ಮಲರ್ಕ್‌ 2. ಅಂಬು] 

ಮಲರಗ (ನು). ಒಂದು ಬಗೆಯ ಸಸ್ಯ : ಮಲರಗ, ನಗತ್ತೆ (ಕ್ಯ: 
೪೦-೭60). [73 

ಮಲರಹಿತ, ಮಳರಹಿತ (ಗು)- ೧. ಕೊಳೆಯಿಲ್ಲದ ; ನಿರ್ಮಲವಾದ. 
೨. ದೋಷವಿಲ್ಲದ ; ನಿಷ್ಕಳಂಕವಾದ. (ನಾ). ೩. ಪಾಪರಹಿತ 
ನಾದವನು; ನಿಷ್ಕಳಂಕ ವ್ಯಕ್ತಿ: ಪೆಜತೊಂದೆಡೆಯೊಳ್‌ ಮಲ 
ರಹಿತರ್‌ ಬಂದು ಧರಾಲಲನಾಧೀಶಂಗೆ ವಿನತಮಸ್ತಕರಾದರ್‌ (ಅಂತ್ಯ. 
08-00); ಮಲರಹಿತನನೂನದಯಾನಿಲಯಂ . . . ಶಿವಭೂತಿಯೆಂಬ 
ಪಾರ್ವಂ ಬರುತಂ (ಶಂತತಂ. ೦೦-30). ಮಳರಹಿತ : ೨. ಮಳರಹಿತ 
ಪಂಚಗುರುಗಳ ವಿಳಸಿತಮೆನಿಸಿರ್ಷ  ಪಂಚಪದಸಂಚೆಯನಿರ್ಮಳಿನಮಣಿ 
ದೀಪಕಳಿಕಾವಳಿ ಬೆಳೆಗುತಿರ್ಕೆ ಮನ್ಮನೋಮಂದಿರಮಂ (ತಕ್ಕ. ೦-೩), ೩. 
ಮಳರಹಿತನೊರ್ಮೆ ಎಳಸನ್ಮಳನೊರ್ಮೆ ಪೆಜಂ ಸದಾಚ್ಛನೈ ನೀಂ ಬೇಗಂ 
ತಿಳಿವುದುಮಾ ಕದಡುವುದುಂ ಕುಳುಂಪೆಯೊಳ್‌ ನೆಗಬ್ಬುವಖದಧಿಯೊಳ್‌ 
ನೆಗಟ್ಟಪುದೇ (8ಒತಿಕ್ಳ"0೦-೯೫). ೪. ದೋಷರಹಿತವಾದುದು: ನಿರ್ಮಲ 
ವಾದುದು: ಮಳರಹಿತಮಪ್ಪ ತಪಮಂ ತಳೆದಪವರ್ಗಕ್ಕೆ ಸಲ್ವ 
ಮಾನವಗತಿಯಂ ತಳೆವೊಡೆ ದಿವಿಜಾಯುಷ್ಮಂ ಗಟಾಯಿಪ ತೆಅನುವುದು 
(1003ರಡಿ. ೧೬-೪೩)- [ಸಂ.] 

ಮಲರಿಸು (ಕ್ರಿ). (ಹೂವು ಅರಳುವಂತೆ ಮಾಡು: ವಿಕಸಿಸುವಂತೆ 
ಮಾಡು : ಭಕ್ತಜೀವನಲತೆಯಂ ಒಲವಿಂ ಮಧುವೊಲ್‌ ಕೊನರಿಸಿ 
ಮಲರಿಪುದೀ ನಖವಿರಾಜಿತಾರುಣಹಕ್ತೆಂ (ತತ್ತರಂ, ೦೨-೪೦). 

[ಮಲರ್‌ 4 - ಇಸ್ಕು] 

ಮಲರ್ಕ `ಮಲರ್ಕ್‌' ನೋ. 

ಮಲರ್ಕು "ಮಲರ್ಕ್‌' ನೋ. 

ಮಲರೋಗ, ಮಲನಾಗರು, ಮಲ್ಲಾಗರು, ಮಲ್ಲೋಗರ. ಮೊಲ 
ನಾಗರ, ಮೊಲನಾಗರು,ಮೊಲೆನಾಗ, ಮೊಲೆನಾಗರ,ಮೊಲೆನಾಗರು, 
ಮೊಲ್ಲಾಗರ (ನಾ). ೧. ಸೆಳವು ಬಂದು, ಬಾಯಲ್ಲಿ ನೊರೆಯು 
ಉಂಟಾಗಿ, ಪ್ರಜ್ಞೆ ತಪ್ಪಿ ಬೀಳುವ. ನರಗಳಿಗೆ ಸಂಬಂಧಿಸಿದ ಒಂದು 
ಬಗೆಯ ಕಾಯಿಲೆ ; ಅಪಸ್ಮಾರ ; ಶೀತೋಷ್ಣ ಮಲರೋಗ ಭೀತಿ 
(ಜಕ್ಕ. ೩೪-9) ; ಲಾಂಗಮನ್ನನಿನ್ನೂ ಸತ್ತಿರುವದಿಲ್ಲವೆಂದೂ ಇವನಿಗೆ 
ಮಲರೋಗ ಬರುತ್ತಿರುವದೆಂದೂ ತರ್ಕಿಸಿದನು (8694. ೬೦) ; ಅವರಿಗೆ 
ಆಗಾಗ್ಗೆ ಹೀಂಗೆ ಆಗ್ತದೆ! ಮಲರೋಗ | (ಮಂಕು. ೨). ಮಲ 
ನಾಗರು : ೧. ಲಲನೆಯರೊಲುಮೆ ತನಗೆಂಬ ಮನು: ುಲನಾಗರೆಂದ 
(ಸರಕ್ಕ - ೦೬೬೦). ಮಲ್ಲಾಗರು : ೧. ಇವನಿಗೆ ಮಲ್ಲಾಗರು ಬರ 
(ಕನ್ನೂರು. 3೩). ಮಲ್ಲೋಗರ : ೧. ಕರೆದು ಹೆಣ್ಣ ಕೊಟ್ಟರೆ ಮಲ್ಲೋ 
ಗರ ಬಂತು ಎಂಬ ಗಾದೆಗೆ ಸರಿಯಾಯಿತು 
ಹೆಣ್ಣು. ಕೊಟ್ಟರೆ ಮಲ್ಲೋಗರ ಬಂತಂತೆ (ಣಂ). ಮೊಲನಾಗರ , 
೧. ಹರಿಣಾಂಕೂರ್ಕಜರಿರ್ದೊಡೊಂದೆ ಗೃಹದೊಳ್‌* ನೋಬ್ಬಂದು ಧಾತ್ರೀ 
ಸುತಂ ದೊರೆಕೊಳ್ಳುಂ ಮೊಲನಾಗರ (ಜಾತತಿ- 30-34) . ಮೊಲನಾಗರು: 
೧. ಮಾಯಾಮೋಹವೆಂಬ ಮೊಲ(ಮೊಲೆ)ನಾಗರು ಹಿಡಿದು ಬಿಡದು 
ನೋಡಾ (ಸದ್ದೇ. ೦೬5-೬3) ; ಚೋಳಭೂವರನಣುಗಿಯಂ ಪಿಡಿದ 
ಮೊಲನಾಗರಂ ಬಿಡಿಸಿ (ಣಸೋಪ- ೪-90). ಮೊಲೆನಾಗ : ೧. ಇಪ್ಪೆಯ 


5 


ದೊಡೋದಾಗದು ಪೇಟಕ್ಕುಮೆ ಮೊಲೆನಂಗಂ ಕಿವಿಗಿವುಡುವೀಬ್ತಿನಂ 
ಗಟಪದುದೇ (ಊೀಠಾತ. 9-20) ; ಮೆಟ್ಟಿದ. ಮೊಲೆನಾಗಂ [ಜಾಂ 
ನಾಗಾಸುರಂ, ಮೊಲನಾಗಂ] ಪಾದರಕ್ಷೆಗಳುಗೆ (ಸಂರ. ೬೨೨೦); ಕಲೆವಂತ 
ನಲ್ಲದ ವಿಟನಿಂದ ಕಾಡುವ ಮೊಲೆನಾಗ ಲೇಸ್ಬು (063. ea). 
ಮೊಲೆನಾಗರ; ೧. ಬೇವಿನ ಹರಳು, ಇಂಗು ... ಅರೆದು 
ಗುಳಿಗೆಯಂ ಮಾಡಿ ಭೂನಾಗರ ಹಣ್ಣಿನ ರಸದಲ್ಲಿ ನಸ್ಕವಂ ಮಾಡೆ 
ಹದಿನಾಲ್ಕುತೆಳದ ಮೊಲೆನಾಗರ ಮಾಣ್ಣುಂ (ನಂ: ೧೬), ಮೊಲೆ 
ನಾಗರು ; ೧. ಆ ನಾಡ ಚೋಳನಣುಗಿಯ ಪಿಡಿದ ಹಿರಿಯ ಮೊಲೆ 
ನಾಗರಂ ಬಿಡಿಸಿ (ಏೀಕ್ಕಫ್ರ- ೨--೦೦)- ಮೊಲ್ಲಾಗರ : ೧. ಅರೆತಲೆಬೇನೆ. 
* ೬. ಮೊಲ್ಲಾಗರದ (ಎಏಲಿಲ್ಲ) ರೋಗಿಗಳಲ್ಲೂ ಕಾಣಿಸಿಕೊಳ್ಳಬಹುದು 
(ಕತಿಕೋ- 7-97೬), p ೧೦ನೆಯ ಶತಮಾನದ 'ಜಾತಕತಿಲಕಂ' ಎಂಬ 
ಗ್ರಂಥದಲ್ಲಿ "ಅಪಸ್ಮಾರ' ಎಂಬ ಅರ್ಥದಲ್ಲಿ 'ಮೊಲನಾಗರ' ಎಂಬ 
ಶಬ್ಧ ರೂಪ ಪ್ರಯೋಗವಾಗಿದ್ದರೂ ರೋಗದ ಸಂಬಂಧವನ್ನು 
ಎತ್ತಿತೋರಿಸುವ ಉದ್ದೇಶದಿಂದ ಇಲ್ಲಿ 'ಮಲರೋಗ' ಎಂಬ 
ಶಬ್ದರೂಪವನ್ನು ಮುಖ್ಯೋಲ್ಲೇಖವನ್ನಾಗಿ ಪರಿಗಣಿಸಿದೆ. 
[ಮಲ್ಯ 4 ರೋಗ] 


30] ಮಲರೋಗಿ (ನಾ). ಮೂರ್ಛೆರೋಗ ಬರುವವನು ; ಅಪಸ್ಮಾರ 


೩58. 


50 


ರೋಗಿ : ಮಾತುಮಾತಿಗೆ 'ಮೂರ್ಛೆಹೋಗುವ ಈ ಮಲರೋಗಿಯನ್ನೇಕೆ 
ನನ್ನ ಕೊರಳಿಗೆ ಕಟ್ಟುವಿರಿ (ಜುತ್ಮಾರಿ. ೩೨). [ಮಲರೋಗ ..- ಣ್ಯ] 
ಮಲರ್ಚು "ಮರಲ್ಲು' ನೋ: 
ಮಲರ್ವಿಲ್ಲು (ನಂ). ಹೂವಿನ ಬಿಲ್ಲು; ಪುಣ್ವೈಚಾಪ : ಎಲೆ ಚೂತಾಂಕುರ 
ನಿನ್ನಂ ಮಲರ್ವಿಲ್ಲಂ ತಳೆದ ಕಾಮದೇವಂಗಿತ್ತೆಂ (೫ಳುಂತ. 60-049). 
[ಮಲರ್‌ -/- ಬಿಲ್ಲು (ಬಿರ )) 
ಮಲವ "ಮಲೆಪ' ನೋ. 
ಮಲವದಿಕೆ (ನಾ). ಹೇರಿನ ಮೇಲೆ ಹಾಕುವ ಒಂದು ಬಗೆಯ ತೆಂಗೈ?): 
ಬಿಟ್ಟಿ ಕೊಟ್ಟಣವನುಪಸುಂಕ ಮಲವದಿಕೆ ಸೊಲ್ಲಗೆ ಕವಣ ಕಡ್ಡುಯದಂಕೆ 
ತಳವರಿಕೆ (ಸಂ೧ರಾ. ೨3-೨೭). [ನಮಳವ ? ./- ಪದಿಕೆ (ಎಪೊದಕ್ಕೆ,)] 
ಮಲವಿಸರ್ಜನೆ (ನಾ). ಶರೀರದ ಒಳಗಿರುವ ಹೇಸಿಗೆಯನ್ನು ದೇಹಾಂಗ 
ವೊಂದರ ಮೂಲಕ ಹೊರಹಾಕುವ ಕ್ರಿಯೆ : ಎಷ್ಟೋ ರಾತ್ರಿ ಮಲ 
ವಿಸರ್ಜನೆಗೆ ಅದೇ ಮರದಡಿ ಕುಳಿತಿದ್ದೇನೆ (ರೀನಶು. 1%): 
[ಸಂ, ಮಲವಿಸರ್ಜನ] 


35 |ಮಲವೇಗ (ನಾ). ಅನೇಕಸಲ ಮಲವಿಸರ್ಜನೆ ಆಗುವ ರೋಗ ; 


(6ರೂ0. ೪೦) ; ಕರೆದು] 40 


46 


ಭೇದಿ; ಅತಿಸಾರ: ಕರಿಎಮ್ಮೆಹಾಲನ್ನು . . . ಸ್ವಲ್ಪ ಸೈಂಧವ 
ಲವಣವನ್ನು ಸೇರಿಸಿ ಮೂರುವೇಳೆ ಕೊಟ್ಟರೆ ಗ್ರಹಣೇ, ಮಲವೇಗಗಳು 
ಬಹಳವಾಗಿ ಹೋಗುವುದು (ಸವ. ಶಂ. ೪೬೬). [ಸಂ.] 
ಮಲವೇಲು (ಕ್ರಿ). ಕೊಳೆಯಾಗು : ಮೈ ಮಲವೇಜತ್ತೆಂದು ಮಾಯ 
ಉಗಮ (ರರ್ಶಾಮ್ಮ- 0-089). [ಮಲ್ಕ 4 ಏಜ್ಮು (ಆ ಏಜ್‌) 
ಮಲವೊರಲ್‌ (ನಾ)- (?) : ನೆಲವಿನೊಳ್‌ ಮೊಸರ್ಗಂದಲಂಕಂಡು ,, , 
ಮಣೆಯಂ ಮಲವೊರಲಂ ಮಕ್ಕಳಂ ಕುಳ್ಳಿರಿಸಿ ಪೆಗಲೇಅ್‌ ನಿಂದು ಕಂದಲಂ 
ಕುಟುಕೆ (34ರ. ೬೯-೦೦), / [ಐ ಇದು 'ಮರವೊರಲ್‌' ಎಂದಿರಬಹುದು] 
ಮಲಶುದ್ಧಿ (ನಾ)- = ಮಲವಿಸರ್ಜನೆ ; ಬಸ್ತಿಯ ನಿತ್ಯಪ್ರಯೋಗದಿಂದ 
ವಿಲಕ್ಷಣ ಮಲಶುದ್ಮಿಯಾಗಿ ಅವಳ ಹುಚ್ಚು ಕಡಿಮೆಯಾಗಹತ್ತಿತು (ವ್ರಿಶ್ಮಕೇ. 


om). [8 


ಮಲಶೊಲೆ (ನಾ). ಮಲಬದ್ಧತೆಯಿಂದ ಮಲವಿಸರ್ಜನೆಯಾಗುವಾಗ 
ಗುದದಲ್ಲಿ ಉಂಟಾಗುವ ನೋವು : ಹಿಂಗ್ವಾದಿಜೊರ್ಣ . . . ಕೊಳ್ಳೆ 
ಮಲಶೂಲೆ. ಗುಲ್ಮಶೂಲೆ, ಮಹೋದರ, ಮಲಬಂಧ . . - ಎಲ್ಲಾ 
ಮಾಣ್ಣುಂ (2ಕ್ಕೆ ನಿ. ೫6). [ಹಂ. ಮಲಶೂಲ] 

ಮಲಶೋಧನೆ (ನಾ). ೧. ಎ ಮಲವಿಸರ್ಜನೆ. ೨. ಭೇದಿಗೆ ತೆಗೆದು 
ಕೊಳ್ಳುವ ಔಷಧ ; ವಿರೇಚನ ; ತಲೆಸಿಡಿತಕ್ಕೆ ಮಲಶೋಧನೆ ಕೊಂಡ 
ಹಾಗೆ (ಗಾರೆ). [ಸಂ. ಮಲಶೋಧನ] 

ಮಲಸಂಬಂಧ (ನಾ) ಎರಡನೆಯ ಸಂಬಂಧ : ಮಲಸಂಬಂಧದ 
ಹುಡುಗಿಯನ್ನೂ ಕೊಟ್ಟಿರಬೇಕು. ಅವಳಿಗೆ ತಂದೆ ತಾಯಿ ಯಾರೂ 
ಇಲ್ಲವೇ? (ಕೇಶ್ರಕ್ಕೆ- ೨೪). [ಮಲ್ಯ 4 ಸಂಬಂಧ] 

ಮಲಸೀಮೆ (ನಾ). ಬೆಟ್ಟಗುಡ್ಡಗಳ ಪ್ರದೇಶ; ಮಲೆನಾಡು: ಮಲ 
ಸೀಮೆ ಹೆಣ್ಣಿಗೆ ಮಂಡೇ ಸೀಗೇಕಾಯಿ (ಕಾಶರ. 03); ಮಲಸೀಮೆಯಿಂದ 
ಒಂದು ಕಂತೆ ಬೆತ್ತವನ್ನೂ ತರುತ್ತಿದ್ದರು(ಕಳಜು. ೩೪)- "ಬಯಲುಸೀಮೆ ` 
ಪರಾ. [ಮಲೈ + ಸೀಮೆ] 

ಮಲಸುತ್ತು " ಮರಸುತ್ತು' ನೋ. 

'ಮಲಸೂತ್ರ " ಮರಸುತ್ತು ' ನೋ. 

ಮಲಹ "ಮಲೆಪ' ನೋ. 

ಮಲಹರ (ನಾ). ಪಾಪವನ್ನು ಪರಿಹರಿಸುವವನು ; ಶಿವ; ಮಲಹ 
ರಾತ್ಮಕಮಂತ್ರಮಂಂ ನೆಣ ಕಲಿತು ಬಹುಮಂತ್ರಂಗಳಂ ತಾಂ ಕಲಿವುದುತ್ಕಟ 
ಪಾಪವಲ್ಲಾ ಸಹಜಭಕ್ತರ್ಗೆ (೧ಸಫು. ೩-೪೭) : ತಿಳಿಪು ನೀನೆನಗೆ... ಮಲ 
ಹರನಾ ಶರಣರು ಕಥೆಯಂ (ಉಣ. ೦-೦). [ಇಂ.) 

ಮಲಹರಾದ್ರಿ (ನಾ). ಶಿವನ ವಾಸಸ್ಥಾನ ; ಕೈಲಾಸಪರ್ವತ: ದಶ 
ಮುಖನಲುಗಿಸಿದ ಮಲಹರಾದ್ರಿಯ ಗುಂಪೆನಿತು ಘನ (28ಕ್ಪಿ. 0-೨೬). 

[ಸಂ.] 

ಮಲಹರಿ, (ನಾ). [ಸಂಗೀತ] ಒಂದು ರಾಗದ ಹೆಸರು: ನಿರ್ಮಲ 
ನಿತ್ಯನನಾದಿಜಿನನ ಮಲಹರಿಯಿಂದ ಪಾಡಿದರು ಕೇಳ್ವರ ಕರ್ಮಮಲ ಹಣ 
ವಂತೆ ಗಾಯಕರು (ಈ. ೦-೬೪), ಮಲಹರಿ-೧೫ನೇ ಮೇಳಕರ್ತ ಮಾಯಾ 
ಮಾಳವಗೌಳದಲ್ಲಿ ಜನ್ಯ, ಉಪಾಂಗರಾಗ, ಹೆಸರಿನಲ್ಲೇ ಸೂಚಿತವಾಗು 
ವಂತೆ ಸಕಲಪಾಪಪರಿಹಾರಕರಾಗ (ಸಂಗೀತಂ- 04೪)- [ಸಂ, ಮಲಹರೀ] 

ಮಲಹರ್ಯ್ಮಿ "ಮಲಾರ್ಯ' ನೋ. 

ಮಲಹಾರಿ (ನಾ).  ಮಲಹರೈಿ ; ಶಂಕರಾಭರಣದೊಳ್‌ ಸಾರಾಖ್ಟ್ರಿ ಭೈರವ 
ಯಾಗಿರ್ಕು . . . ಕಾಳಿಂದಿಯೊಳ್‌ ಮಲಹಾರಿ ಕಲ್ಯಾಣಿಯಾದಪುದು 
(ಪಲಾರೆ: ೨-೪೦ ಪ). [ಆ ಸಂ. ಮಲಹರೀ] 

ಮಲಾ (ನಾ). ಒಂದಂ ಅಳತೆ (?): ಗಾಣ ೧ ಪಡಿಯದೆ ೧ ಹಟ್ಟಾ 
೧ ಮಲಾ ೧ ಗೃಹ ಹಸ್ತ ೨೪ ಜಿನಾಲೇ ಭೂಮಿ ೪೦೦ (46. ಇ, 
೦೪೦-೨6; 19ನೆಯ ಕತ). [?) 

ಮಲಾಪಹ (ನಾ). ದೋಷನಿವಾರಣೆ ಮಾಡುವವನು: ಪ್ರೋದ್ಯತ್‌ 
ತಮೋಹರೆ ಚಿತ*ಪ್ರಭಾಂಗನು ಕಲಿಮಲಾಪಹನು (ಏಸು. ೩-೬). [ಸಂ.] 

ಮಲಾಮತ್‌ " ಮಲಾಮತ್ತು ” ನೋ. 

ಮಲಾಮತಿ “ಮಲಾವತ್ತು ”' ನೋ. 

ಮಲಾಮತು ' ಮಲಾಮತ್ತು ` ನೋ. 

'ಮಲಾಮತ್ತು, ಮಲಾಮತ್‌, ಮಲಾಮತಿ, ಮಲಾಮತು (ನಾ). 
೧. ತೊಂದರೆ; ವಿಪತ್ತು: ಈ ಮಲಾಮತ್ತು ಬಂದು ಇದ್ದೆಂಥಾದ್ದು 
ಮಹಾದೇವನ ಕಟಾಕ್ಷದಿಂದ ಪರಿಹಾರವಾಯಿತು (ಣಕೀಂದ್ರ- 3) ; ಒಳ್ಳೆ 
ಮಲಾಮತ್ತಾಯ್ದಲ್ಲಪ್ಪಾ 1 ಇದೇನು ಬಂತು ಗಿರಾಚಾರ ನನಗೆ 
(ಹುಲು: ೦೨೭): ವಿ. ಸೊಕ್ಕು ; ಗರ್ವ : ಅವನ ಮಲಾಮತ್ತು ಸೀಮೆ 


೬೯೭೧ 


10 


40 


ಮಲಿನ 
ಗಾಗಿ, (640). ಮಲಾಮ: ೧. 
ಕುಶಾಮತ್‌, ಆಗುವುದು ಹಜಾಮತ್‌, ಇದೆಲ್ಲಿಯ 
(ಗಾರ). ಮಲಾಮತಿ : ೧. ಇದೆಂತಹ ಮರಿಯತಿ 
ಇವತ್ತು ಯಾರ ಮೋರೆ ನೋಡಿ ಎದ್ದಿದ್ದೆನೋ (ನೂರುಣ. 


೦೭೭) ; ಈಗಲೇ ಮೈತುಂಬ ಸಾಲ ಮಾಡಿಕೊಂಡು ಮಲಾಮತಿ ಮಾಡಿ 
ಕೊಂಡಿದ್ದಾನಂತೆ (ಮುಗಿಯು. ೨೮೪)... ೩, ಸೋಜಿಗ; ಆಶ್ಚರ್ಯ : 
ದೀವಿಗೆಯ ಕೆಳಗೆ ಕತ್ತಲೆಯೆಂಬ ಗಾದೆಯಂತೆ ಏನೋ ವಾಲಾಮತಿ 
(ಸೋಜಿಗ) ಆಗಿರುತ್ತದೆ (ರಂ. ೪೨). ಮಲಾಮತು : ೧. ಹೋಯಿತು 
ಒಂದು ಮಲಾಮತು, ಇದ್ದ (ಲಾಮತು (ಎಂಕ್ಶೈ. 0೩6). 
[+ ಅರ. ಹಿಂ, ಮಲಾಮತ್‌, ಮಲಾಮತೀ] 

ಮಲಾಮೆ (ನಸ್ಯ. ೧. ಬೆಲೆ ಇಳಿದು ಹೋಗುವುದು: ಅಗ್ಗ : ಅದು 
ಕೊಳ್ಳುವವರಿಲ್ಲದೆ ಮಲಾಮೆಯಾಗಿತ್ತು (ಮಾಮರಾ- 033). ೨. ಜಂಭ: 
ಅಹಂಕಾರ ; ಈಗೀಗ ಅವನಿಗೆ ತುಂಬಾ ಮಲಾಮೆ (ಕೂ). 

[+ ಪಾರ. ಮಲಾಮ್‌] 
ಮಲಾರ,, ಮಲ್ಲಾರ (ನಾ). ಬಳೆಗಳನ್ನು ಒಟ್ಟಾಗಿ ಕಟ್ಟಿದ ಗೊಂಚೆಲು; 


ಬಳೆಸರ : ಬಳೆಯ ಮಲಾರಕ್ಕೆ ಶರಣುಮಾಡಿ, ಹೆಣ್ಣು . . . ಬಳೆ 
ತೊಡಿಸಿಕೊಳ್ಳುತ್ತಾಳೆ (ತಕ್ಕೂರು, ೬೬): ಮಲ್ಲಾರ : ಮದುವೆಯ ಹೆಣ್ಣು 
ಮೊದಲು ಬಳೆಯ ಮಲ್ಲಾ ರವನ್ನು ಪೂಜಿಸಿದ ನಂತರ ಐದುಜನ 


ಮುತ್ತೈದೆಯರಿಗೆ ಬಳೆ ತೊಡಿಸುತ್ತಾರೆ (ಕೂ). 
ಮಲ್ಲಾರಪೂಜೆ ಇ. ಮದುವೆ, ಗೌರಿಪೂಜೆ ಮೊದಲಾದ ಮಂಗಳ 

ಪ್ರಸಂಗಗಳಲ್ಲಿ ಬಳೆಗಾರನ ಬಳೆಯ ಗೊಂಚಲನ್ನು ಮುತ್ತೆ, ಬದೆಯರು 
ಪೂಜಿಸಿ ಹೊಸಬಳಿಗಳನ್ನು ತೊಟ್ಟುಕೊಳ್ಳುವ ಒಂದು ಸಾಂಪ್ರ 
ಧಾಯಿಕ ವಿಧಿ ; ಬೇಗ ಬೇಗ ಮಲ್ಲಾರಪೂಜೆಯನ್ನು ಮಾಡಿಸಿ (640). 
[ದೇ.॥ ತಮಿ, ಮಲ: ಲು, ಮಲಾರ, ಮಲ್ಲಾರ,/ಸಂ.ಮಾಲಾಹಾರ ?] 

ಮಲಾರ,, ಮರಾಳ್ಕ, ಮಳಾರ (ನಾ). ೧. ಕುದುರೆ ಮೊದಲಾದ 
ಪ್ರಾಣಿಗಳ ಜೀನನ್ನು ಬಿಗಿಗೊಳಿಸಲು ಅವುಗಳ ಒಡಲಿಗೆ ಬಿಗಿಯುವ 
ತೊಗಲಿನ ಅಥವಾ ಬಟ್ಟೆಯ ಪಟ್ಟಿ; ತಂಗುಪಟ್ಟಿ ; (+) 
ಮರಾಳ್ಕ ; ೧. “ಮರಾಳಂ (ಮಳಾರಂ) ಎ ಕುದುರೆಯ ಪಟ್ಟಿ” (ಕಮದ. 
ಕಂ. 3). ಮಳಾರ: ೧. “ಮಳಾರಮೆನೆ ಕುದುರೆಗಳ ವಪ) ಟೈಯಕ್ಕುಂ” 

೨. ಕುದುರೆಯ ಕಡಿವಾಣ : *'ಮಳಾರಮೆನಲೈ 

'(66- 0... 1?) 

ಮಲಾರ್ಕ. ಮಲಹರ್ಮಿ (ನಾ). ಒಂದು ಬಗೆಯ ವಾದ್ಯ: ಮಲಾರ 
ಸಾರಿ ಹೊಡೆವ ಜಯಭೇರಿ... ಭೋರಿಭೋರಿಡುತ .ಮೊರೆದವು 
(ರಣ: ೬-6). ಮಲಹರಿ :ವೀರರ ಮೂಗಿಗೆ ಕವಡೆಯ ನೀರ್ತರಿಸಿ 
ಡವುಡೆ ಜೇಗಟೆ ಮಲಹರಿಯ ಜಾಡಿಸಿಕೊಂಬ ಪ್ರವುಡೆಯರಿರ್ದರಿಕ್ಕಲದಿ 
(ಮೋಡತ. 30-೬)- (2) 

ಮಲಿನ, ಮಳಿನ (ಗು). ೧. ಕೊಳೆಯಾದ ; ಮಲಿನವಾದ ; ಕೊಳ 
ಕಾದ : 'ಮಲಿನೂಂಬರ' ಪರಾ. ೨, ದೋಷದಿಂದ ಕೂಡಿದ; 
ಕಳಂಕಿತವಾದ. ೩. ಕಪ್ಪಗಿರುವ; ಮಸುಕಾದ. ೪. 
ಮಂಕಾದ ; ಮ್ಹಾನವಾದ : ಅಶ್ರುಮಲಿನಾಸ್ಕನಾತನುಂ ನೆಲದಿಟ್ಟಿ 
ಯಾಗಿ . . - ಎನೆಲ್‌ (ಶ್ರೀರಾಮಾ. ೩೦ ). (ನಾ). ೫. ಕೊಳೆ; 
ಕಲ್ಮಶ : ಹೊಲಸು : ಮಲವೇನೊ, ಹೊಲೆಯೇನೊ! ಮಲಿನದಲಿ ನೆನೆ 
ಶುಚಿಯ (ಮಂಳುಕ. 650). ೬. ದೋಷ ; ಪಾಪ: ಸೃಷ್ಟಿಯೊಳಾವ 
ಬೆಟ್ಟಗಳಿನ್ನ ತೆಜನೊಳು ಬಿಟ್ಟು ಮನದ ಮಲಿನವನು[ಣಳಾ. 


ಕೈ. ೭೭) - 


ತೆಯ] ಇಷ್ಟದೇವಗೆ  ಮನೆಯಾಯ್ತಿಂದು ನಿರ್ಮಲವಟ್ಟಿ ಹುದಾ 
ರಜತಾದ್ರಿ (ಕ್ರಿಫಿಸಾಂ: ೭-೬೨); ಮಲಿನವಿಲ್ಲದ ಮನದಿಂದಾ ನಿಷ್ಕಲನ 


ಮಲಿನತೆ ೬೯೭೨ ಮಲ್ಲೆ 


ನಿರ್ಮಲನಿಸ್ಯನನಾದಿಜಿನನೆ ಮಲಹ೦ಿಯಿಂದ ಪಾಡಿದರು (093, ೦-೭೮). 
೭. ಕೊಳಕುಬಟ್ಟೆ : ವರನ ಬಳಿಸೈತರುತ ಮಲಿನವ ಧರಿಸಲಾಗದು 
(ಉಂ. 1-೩). ೮. ದೋಷಿ; ಪಾಪಿ: ಮಲಿನರನೆ ಪೊರ್ದುವೈ 
ನಿರ್ಮಲರತ್ತಲ್ಪೊರ್ದಲೊಲ್ಲೆ (ಗರಾಯಂ. €-00). ಮಳಿನ : ೨. ಆಗಳೆ 
ಮಳಿನಾತ್ಮಪದಾಭಾಗಮನಿರದಲಸದಲೆದು ಶಿಲೆಯೊಳ್‌ ಪೊಯ್ತುದ್ಯೋಗದಿ 
ನರ್ಹದ್ದೀಕ್ಷೆಗೆ ಪೋಗದೆ ಮೆಯ್ದಂದಂ (೫ಂಕಿ. ೭-೪). ೯. ಕಪ್ಪ 
ಬಣ್ಣ ; ಕರಿದು: ಅಳಿಮಳಿನಂ ಶಶಿಕಳಂಕಮೇಂ ರಂಜಿಸಿತೋ (ಕಾಜಕೇ- 
00-8೭), [ಸಂ.] 

ಮಲಿನತೆ, ಮಳಿನತೆ (ನಾ). ೧- ಕೊಳೆಯಾಗಿರುವಿಕೆ ; ಹೊಲಸಾಗಿರು 
ವಿಕೆ : “ಮಲಿನತೆ ಜರಾಯುಗಳು ಮಾಸು” (ಹಾತುಂ. 000). ೨. ಕಪ್ಪು 
ಛಾಯೆ; ಕತ್ತಲು : ಬೆಳ್ಳೆಂ ಬೆಳೆಗುಮನಾಗಸಕ್ಕೆ ನಿಜಮಲಿನತೆಯಂ 
ಮುಂ ಬಿಡಿಸಿ ಮತ್ತನಂಗನುಮಂ ಬೇಲ್‌ ಜನಕ್ಕೆ ತೋಜ್‌ದುವು ಬೆಳ್ಳಿಂಗಳ್‌ 
(ತಂದ್ರು. 5-9)- ಮಳಿನತೆ : ೩. ಕಳಂಕ ; ದೋಷ; ನಿರ್ಮಲನಲ್ಲ 
ದೊರ್ವನಿಂದಂ ಮಳಿನತೆ ಪೊರ್ದು ವುದೆ ವಿಮಳಸದೃರ್ಮಕ್ಕಂ (ನರನು. 
೬-೨೪0) ; ಮಳಿನತೆಯಂ ತಳೆಯಲ್‌ ನಿರ್ಮಳಮುನಿಯಂ ಪೊರ್ದಿ 
ಸೇವೆಗೆಯ್ನುದು. ಶಶಿಮಂಡಲಮೆನೆ ತಪಸಿಯ ಕೆಲದೊಳ್‌ ತೊಳಗುವ 
ಪಳುಕಿನ ಕಮಂಡಲಂ ಕರಮೆಸೆಗುಂ (ತ್ರಿಫುರಿ. ೦-೬). [ಸಂ, ಮಲಿನತಾ] 

ಮಲಿನತ್ವ, ಮಳಿನತ್ವ (ನಾ). ೧. ದೋಷ ; ಕುಂದು; ಕಳಂಕ ; 
ಕ್ಷಯಿತ್ವ, ವಿರಾಸಶೂನ್ಯತ್ವ, ಮಲಿನತ್ವ ಮುಂತಾದ ಅವಗುಣಗಳಿಂದ 
ನಿಕೃಷ್ಟನೇ ಸರಿಯೆಂಬ . , , ಅರ್ಥ ಹೊರಡುತ್ತದೆ (ಕೃಷ್ಮಾರೋ. ೧೦೪). 
ಮಳಿನತ್ವ ೨. ಕಪ್ಪುಬಣ್ಣ. ೧. ೨ : ಪಟಿಕ ವಸ್ತ್ರಾವಳಿಯೊಳ್‌ ಪರಾ 
ಭವಮುಮಾ ಸಂವತ್ಸರವ್ರಾತದೊಳ್‌ ಮಳಿನತ್ವಂ ಪರಪುಷ್ಪಸಂತಶಿ 
ಗಳೊಳ್‌ , . , ವರ್ತಿಪುವಂತವಿಲ್ಲ ನರರೊಳ್‌ ತದ್ಮೇಶದೊರ್ಳ (ಕೇ ಬ್ಲ, 
0-3೬೩). [ಸಂ.] 

ಮಲಿನದೃಷ್ಟಿ (ನಾ). [ನಾಟ್ಯ] ನೃತ್ಯಮಾಡುವಾಗ ತೋರುವ 
ಒಂದು ಬಗೆಯ ನೋಟ ; p “ ದೃಷ್ಟಿಸಿ ನೋಡಿ ರೆಪ್ಪೆಗಳನ್ನು 
ಅರ್ಧ ಮುಚ್ಚಿ ಪುನಃ ರೆಪ್ಪೆಯ ರೋಮಗಳನ್ನು ಆದಿರಿಸುತ್ತ ಕಡೆ 
ಗಣ್ಣನ್ನು ಕೆಂಪಗೆ (ಮಬ್ಬು) ಮಾಡಿ ನೋಡುವುದು” (ಉತ್ಮರು. ೨೬೯ 
ಗಡ್ಮಾಶುಠಾರ) ; ಮಿಗೆ ನೋಡಿ ಮರಳು . , . ಕಟಾಕ್ಷರಾಗದಿನೊಗುಮಿಗೆ 
ನೋಡಲೈ ಮಲಿನದೃಷ್ಟಿಯೆನಿಕ್ಕುಂ (ಉಸ್ಮರಂ. ೩-೨೭): [ಸಂ] 

ಮಲಿನಾಂಬರ (ನಾ). ಮಾಸಿದ ವಸ್ತ್ರ : ಕೊಳಕುಬಟ್ಟೆ : ಮಲಿನಾಂಬರ 
ವೇಸ್ಟಿತೆ ... ತಳೆವಳ್‌ ಘಟಮಂ (೫. ೦೯-೬೨); ಮಲಿನಾಂಬರ 
ವನೊಗೆವರಾರ್‌ (ಸಕಕಾ- 0-23) ; ಧರಿಸಿದ ಮಲಿನಾಂಬರದಿಂ ಕೊರಗಿದ 
ಮೊಗದಿಂದೆ , , . ಎನ್ನಯ ಚರವಿರಹವ್ರತಮಂ ಸುಶೀಲೆ ತಾಂ ತಳೆದಿರ್ಪಳ್‌ 
(ss. 006-00೪). [ಸಂ.] 

ಮಲಿನಿ (ನಾ). ಮುಟ್ಟಾದ ಹೆಂಗಸು; ರಜಸ್ವಲೆ: “ಮಲೀ, 
ಪುಷ್ಪವತೀ, ಯತುಮತೀ , , . ಹೊಲೆಯಾದವಳ ಹೆಸರುಗಳು, 
ಮುಟ್ಟಾದವಳು " (ಸಿಡ್ಕಾಂಕಿ. ೦೨): [ಸಂ. ಮಲೀ] 

ಮಲಿಮ್ಗುಚ, ಮಳಿಮ್ಣುಚ್ಛ (ನಾ). ೧. ಕಳ್ಳ ; ತಸ್ಕರ ; “ ಚೋರಃ 
೬ ಲ ಮಲಿಮ್ಮುಚ್ಕ( - ೧೦ ಕಳ್ಳನ ಪೆಸರುಗಳು ” (ಸಿರ್ಯಾತಿ- ೬೦೪). 
೨. ಪಂಚಮಹಾಯಜ್ಞಗಳನ್ನು ಮಾಡದ ಬ್ರಾಹ್ಮಣ. ೩. ರಾಕ್ಷಸ. 
೪. ಸೊಳ್ಳೆ. ಎ೫. ಗಾಳಿ. ೬. ಅಧಿಕಮಾಸ ; ಮಲಮಾಸ. 
ಮಳಿಮ್ಲುಚ್ನ: ೧. *ಏಕಂಗಾರಿಕಃ . .. ಚೋರಃ, ಮಳಿಮ್ಲುಚಃ 
೬ ಸ್ತೇನಃ - ಈ ೧೦ ಕಳ್ಳೆಂ (ಶರಾಯು. ೫೬-00). [ಸಂ] 

ಮಲೀಮಸ, ಮಳೀಮಸ (ಗು). ೧- ಕೊಳಕಾದ ; ಹೊಲಸಾದ. 
ಪಿ. ಕಪ್ಪಾದ. ೩. ಕಳಂಕದಿಂದ ಕೂಡಿದ ; ದೋಷಪೂರ್ಣವಾದ- 


20 


38 


೪. ಕ್ಷುದ್ರವಾದ ; ನೀಚತನದ : ವದನಸುಧಾಂಶುಬಿಂಬದೆ ಕಳಂಕದ ಬಿತ್ತು 
ಗಳಂತೆ... ನೀಳ್ದುವಾ ಸುದತಿಸಮಗ್ರನಗ್ರಜನಿರಲ್‌ ಪಲಗಂಜದೆ ಪಂಪ 
ಭೀರುವಾಗದೆ ಭರತಂಗೆ ರಾಜ್ಯಭರದುಂ ಕುಡವೇಲ್ದಿ ಮಲೀ[ಣಣ- ೪] 
ಮಸೋಕ್ತಿಗಳ್‌ (ಕಂಗನಾ, ೬-೬). (ನಾ). ೫. ಕೊಳೆ ; ಹೊಲಸು: 
“ಮಲೀಮಸಂ ಕಿಲ್ಪಿಷಂ್‌ (ನಗಣ. ೧೩೦-೨). ಮಳೀಮಸ: 
೩. ನಿಜದಿಂ ಜಟಮಟಿಕಂ ಜ್ವಳನಜಟಿ ಕರಂ ಕುಟಿಳವೃತ್ತನಾತನಸದಳಂ 
ಸುಜನರೆನೆ ನೆಗ(ಟ್ಕಾ] ವಿನು[ತ]ಜನರೊಳಂ ಮಾಡುಗುಂ ಮಳೀಮಸೆ 
ಮತಿಯಂ (ರ್ಥನೂ. ೪-00). ೬. ಕಳಂಕ ಹತ್ತಿದವನು, ದೋಷಿ: 
ವಿಷಯಾಮಿಷಕಾಂಕ್ಷೆಯೆ ತಿಣ್ಣಮಾಗೆ ಮತಿಗೆಟ್ಟು ಮಳೀಮಸನಾದೆಂ 
(ಸುಕುಮಾ, 5-೩೭). [ಸಂ.) 

ಮಲುಕು, ` ಮಲಕ್ಕು ` ನೋ. 

ಮಲುಕ್ಕು ` ಮುಲಕ್ಕು' ನೋ 

ಮಲುಮಲ 'ಮವಮ್ಮುಲಂ' ನೋ. 

ಮಲುಮಲನೆ `ಮಮ್ಮಲನೆ' ನೋ. 

ಮಲುವು (ನಾ). ಪ್ರವಾಹದ ಎಳೆತ: ಸೆಳವು: ಪ್ರವಾಹದ 
ಮಲುವನ್ನು ನೋಡಿಕೊಂಡು ಅದರ ಗುಂಟ ತಾಳ್ಮೆಯಿಂದ ಈಸುತ್ತ . . . 
ದಡಕ್ಕೆ ಹತ್ತಿದ (ಗ್ರಾತಾಡು. ೩೯೫). [?) 

ಮಲೂಲು (ನಾ). ಉದಾಸೀನ ; ನಿರುತ್ಸಾಹ. 

ಮಲೂಲತನ ಎ ಉತ್ಸಾಹವಿಲ್ಲದಿರುವಿಕೆ; ನಿರುತ್ಸಾಹ: ನಿನ್ನ 

ಮಲೂಲತನಕ್ಕೇನೆನ್ನಲಿ ನನ್ನನೆ ರಾಧಾನರ್ತಕಿಯೆನ್ನುವೆ ನೀನಲ್ಲವೆ ರಾಧೆ? 
(ತನಲ್ಲ- ೪9-00) [ + ಅರ, ಮರಾ. ಮಲೂಲ'] 

ಮಲೈ (ಕ್ರಿ). ೧. ಉದ್ಧಟತನದಿಂದ ಕೂಡಿರು; ಬೀಗು; ಗರ್ವಿಸು: 
ಕ ಮಲೆ-ಔದೃತ್ಯೇ(ಅತಿಗರ್ವಪಡು), ವನೇ ಚ” (ಕರುಣಾ) ; ಅದಿರದಿದಿರ್ಚಿ 
ತಳ್ಳಿಉಯಲೀ ಮಲೆದೊಡ್ಡಿದ ಚಾತುರಂಗಮೆಂಬುದು ನಿನಗೊಡ್ಡಿ 
ನಿಂದುದು (ಕಶಕ. ೦೦-೪); ಮಲೆವ ದೈತ್ಯರ ಗಂಡ.., 
ಕೊಲಲೊಡರ್ಚ್ಟುವ ಮಿತ್ತುವಿನ ಗಂಡನ ಪಾದಜಲರುಹಯುಗವ 
ನೋಡಿದರು (ನೋಡತ- 93-10). ೨. ಕೊಬ್ಬು ; ಮದಿಸು: 


ಮಲೆಯುತ್ತೊಲೆಯುತ್ತೆ ಸುತ್ತಿ ... ಬರುತಿರ್ದುದು ಭೀಕರನೊಂದು 
ಸೂಕರು (ಗನ್ನಣ: ೦೦೦೨). ೩. ಎದುರಿಸು ; ಪ್ರತಿಭಟಿಸು ; 
ಇದಿರುಬೀಳು : ಹುಲಿಗೆ ಮಲೆ ದಳ್ಳುರಿಯೊಳಡಗು ಹೋಗೆಂದೊಡೆಯನು 
ಬೆಸಸಿದಡೆ ನಾನಾಜನೆನಬಾರದು (ಷತಕಾ, ೦೦-೩೪) ; ಅಕಟ ಸಿಂಹಕೆ 
ಮಲೆತುದೋ ಜಂಬುಕನು (ಕುಷ್ಕಾರ್ರೋ- ೨-90) ; ಭ್ರಮೆಯಿಂ ಮಲೆತ 
ಯಾದರೆ ನಿನ್ನೆ ಗಂಟಲ ಬಳೆಯ ಕಳೆಚುವೆನು (60೫ - 0೪-೬೨). 
ಮಲಪರ್‌, ಮಲೆದರ್‌, ಮಲೆದರ್‌ (ಬಹುವ) - ಎದುರು ಬಿದ್ದ 
ವರು; ಪ್ರತಿಭಟಿಸಿದವರು : ಮಲಪರ ತಲೆಯೊಳಿ ಬಾಳಿಡುವಂ (೪, 
11, ೦೩೨-೦೨ ; 3183) ; ಮಲೆದರಂ ಕೊಂದುಗ್ರಮತ್ತೇಭಸಂಘಮನಾದಂ 
ಪಿಡಿದಂ (ಎಇ. x೫» 0೧೬-೨೨; 1167) ; "'ಮಾರ್ಮರ್‌ ಎ ಮಲೆವರೀ” 
(46೨ರ. ಕಂ. 3). ಮಲಪರೊಳುಗಂಡ, ಮಲಪರೊಳ್ಳಂಡ, ಮಲೆಪರೊಳು 
ಗಂಡ- ಪ್ರತಿಭಟಿಸಂವವರಿಗೆ ಮಹಾಶೂರನಂತಿರುವವನು ; ಒಂದು 
ಬಿರುದು: ಸಮರಪ್ರಚಂಡ ಮಲಪರೊಳುಗಂಡ (೧೪, ೪1, ಕರೂರು, 
3-೪; 11); ಮಲರಾಜರಾಜಂ ಮಲಪರೊಳ್ಗಂಡಂ ಕದನೆಪ್ರಚಂಡಂ 
(ಮ್ಮೀಂ- ೦೯೩೫, 96-89 ; 20ನೆಯ 84 1) ; ಮಲೆಪರೊಳುಗಂಡಂ , , , 
ಶ್ರೀವೀರಬಲ್ಲಾಳದೇವರು (ಎಕ. ೪11, ಶವನ: ೫-೦೯; 2217). ಮಲವರ ಮಾರಿ. 
ನಿಷ್ಕ - ಒಂದು ಬಗೆಯ ನಾಣ್ಯ : ಪ್ರತಿವತ್ಸರಂ ಪಡ್ವಿಂಶತಿ ಮಲವರ 
ಮಾರಿ ನಿಷ್ಕಂ ? (ಮಂಂಣ- 1೫, ೨೪೩-6 ; 1186). ಮಲೆತಿರ್‌, ಮಲೆದಿರ್‌ 
= ಉದ್ಭಟತನದಿಂದಿರು ; ಸೊಕ್ಕಿನಿಂದ ಕೂಡಿರು: ಜಂಗಮವನತಿ 


ಮಲೆ 


ಮನ್ನಿಸದೆ ಮಲೆತಿರ್ದೆನಾದೊಡೆ ನಿನ್ನ ಪಾದಕೆ ದೂರನುದಹೆ (ಶ್ರಥುಕೀ. 
0-೪೬) ; ಇಡು ಕಲ್ಲಿಂ ಮಲೆದಿರ್ಪ ಪೆರ್ಗರಡಿಯಂ . . - ಪಿಡಿಸಾರಂಗಮಂ 
(ಶ್ರಿಕುನ- ೨೭-5೨). ಮಲೆಪೆರ ಮಾರಿಯ ಕೋಲ್‌ - ಒಂದು ಅಳತೆಯ 
ಕೋಲು : ಅದರ್ಕೆ ಬಿಟ್ಟ ಮಲೆಪರ ಮಾರಿಯ ಕೋಲೋಳ್ನಾಲ್ಕು 
ಮತ್ತರು (1೫22. ೩1-1, ೬8-೪೪ ; 1009). ಮಲೆವರ ಮಾರಿ- ಪ್ರಶಿಭಟಿ 
ಸುವವರಿಗೆ ಮಾರಿಯಂತೆ ಉಗ್ರನಾಗಿರುವವನಂ: ಮುನಿದೆನಾದರೆ 
ಕೋಟಿಕೃಷ್ಣಾರ್ಜುನರ ಕೊಂಬೆನೆ ರಣಕೆ ದುರ್ಯೋಧನಗೆ ಮಲೆವರ ಮಾರಿ 
ಪಾಂಡವಮೇಘಪವಮಾನ ತನಗೆ ಸರಿ ಯಾರಿಲ್ಲ (ಕುವ್ಮಾಕ ೪-೦೪). 
ಮಲ್ಲಹರೆ ಮಾರಿಯ ಕೋಲ್‌ಎಮಲೆಪರ ಮಾರಿಯ ಕೋಲ್‌: 
ಮುಳುಗುಂದದ ಮಲ್ಲಹರ ಮಾರಿಯ ಕೋಲೊಳ್ಳವಣ್ವನಮಶ್ಯಂ ಬಿಟ್ಟ 
ಕೆಯ್ಮತ್ತರ್‌ ೨ (ಸೌಇ2.. ೫1-11, 0೦8೨-೩5 ; 3103). P ಇದು. 
*ವಂಲೆಪರ ಮಾರಿಯ ಕೋಲ್‌' ಎಂಬುದರ 'ಅಪಲಿಖಿತ, 
[ದೇ.॥ ತಮಿ. ಮಲೈ , ತೆಲು. ಮಲಯು] 
ಮಲ್ಕೆ (ಕ್ರಿ): ಬಗ್ಗಡವಾಗು ; ರಾಡಿಯಾಗು : ಬಾವಿಯೊಳಗಿನ ನೀರು 
ಮೇಲೆಮೇಲೆ ವೆಚ್ಚಾಗುತ್ತಿದ್ದರೆ ಅದು ಮಲೆಯುವುದಿಲ್ಲ. ಸ್ವಚ್ಯವಿರುತ್ತದೆ 
(ನನರಯ 3-036) ; ಕಳೆದ ಬಟ್ಟೆ ತೊಳೆದಂತೆ ಹರಿದುಹೋಗುವುದು 
ಮಲೆತ ಕೊಳಕು (ಸೂರ್ಯ. ೧೩-೬). [ದೇ-॥ ಮಲ. ಮಲೆಕ್ಕ] 
ಮಲೆ (ನಾ). ೧- ಬೆಟ್ಟಿ; ಪರ್ವತ: ಮಲೆಗಳ ಮೇಲಿರ್ದುಂ 
ಪೆರ್ಜೊಲೆಗಳ ಮೇಲಿರ್ದರಧಿಕದುಶ್ದಾರಿತ್ರರ್‌ (ರರ್ನನ್ಮು. ೬-೬೨) ; 
ಪೆರ್ಮರನೊಳ್‌ ಸೆಲೆಯೊಳ್‌ ಮಲೆಯೊಳ್‌ ಮಲೆದು ಕಾದಿದಂ (ಕಾತಾಕ್ಮ. 
೦೩೦೨೫). ೨. ಬೆಟ್ಟವನ್ನು ಆವರಿಸಿರುವ ಕಾಡು: ಅವನಿಯೊಳ್‌ 
ಕಾಳಹಸ್ತಿಯ ಮಲೆಯೊಳೆಯ್ದೆ ನೀವವತರಿಸಿ ಮೃಗಗಳಾಗಿರೆ ನಿಮ್ಮ 
ದೇಹಮಂ ತಂದರ್ಪಿಪಂ ಸಾದರಂ ತವಂದಿಂದೆಮ್ಮ ಕಿಂರರಂ (ನುಷಂ: 
೬೪). ೩. ಬೆಟ್ಟಿಸೀಮೆಯ ಪ್ರದೇಶ ; ಮಲೆನಾಡಿನ ರಾಜ್ಯ : 
ಮಲೆಯುಂ ಮಂಡಲಮುಂ ಬೆಳರ್ಚುವಂತು ಕೊಂಡಾಡುವ ನಾಲ್ವರು 
ಮನುಜರೊಳಗೆ ನೆಗಬ್ಬರಿಗನ ತೇಜಮೆ ತೊಳಗಿ ಬೆಳೆಗೆ (ತೂಶಣ: ೪-೦ 
ಕಗ) $ ಪರಚಕ್ರಭೈರವಂ ರಾಯದಣ್ಣಗೋಪಾಳಂ ಮಲೆಯ ಮಣ್ಣಳಿಕ 
ಮೃಗಶಾರ್ದೂಳಂ (1992- ೫1-, ೦೦೩-೯; 2074) ; ಒಡನೆ ನಿಟ್ಟಿಸಿ 
ನೋಡುವರಿಗಗೋಚರವಿಡಿದುಗ ಬಲುಮಲೆಯೊಳಗೆ ಅಡಗಿಕೊಂಡಿಹ ಪಾಲು 
ಪರೆಯ ಸಾಧಿಸುವೊಡೆ ಮೃಡನಿಗಸಾಧ್ಯವೇವೇಳ್ವೆ  (ಕಂನರಿ- ೦೮-೬೪). 
೪. ಬೆಟ್ಟದಲ್ಲಿ ವಾಸಿಸುವ ಜನ : ಮಲೆ ತಲೆದೋಜದೆಂದುದನೆ ಕೊಟ್ಟು 
ದಡಂಗವುಡಂಗಿ' ಬಂದೊಡೆ (ಕಂಕಣ. 3-೯0). ೫. ಒಂದು ಊರಿನ 
ಹೆಸರು: ಮಲೆಸಾಸಿರ್ದರುಮಗ್‌್ಮರ್ವೃರುಂ ದುಯ್ದಾಮರಿಗರುಂ ಇದಕ್ಕಿ 
ಕಾಪು ಇದನಟ್‌ದೊಂ .. 
೪೬-೦೦ ; 888) 
ಮಲರಾಜರಾಜ ಇ ಬೆಟ್ಟಪ್ರದೇಶದ ರಾಜರಿಗೆ ರಾಜನಾದವನು ; 
ಒಂದು ಬಿರುದು: ಸಮ್ಮಕ್ತ್ವಚೂಡಾಮಣಿ ಮಲರಾಜರಾಜಂ 
ಮಲಪರೊಳ್ಗಂಡಂ ೭ದನಪ್ರಚಂಡಂ (ಮರಿ. ೦೯೩೩, ೯೯-೫೩: 10ರೆಯ ಶತ ?).. 
[ದೇ.॥ ತಮಿ. ಮಲೈ; ಮಲ. ತೆಲು. ಮಲ; ಕೊಡ. ತುಳು. ಮಲೆ , 
ಕೋಲಾ. ಮಾಲೆ, ಮಾಲೇ ; ಪರ್ಜಿ. ಮಲಂಗ್‌ ; ಗಡಬ. ಮರೆ] 
ಮಲೆಕೋಡು (ನಾ). ಬೆಟ್ಟಿದ ತುದಿ; ಶಿಖರ; ಬಾನಾಡಿಯುಲಿವ 
ಮಲೆಕೋಡಿನಿಂದ ಕೆಳಗುರುಳಿ ನೂಲು - ನೀರು (80೦. ೩0-03). 
[ಮಲ್ಕೆ 4 ಕೋಡ್ಕು) 
ಮಲೆಗೆ (ನಾ). ಬೆಟ್ಟಸೀಮೆಗೆ ಸೇರಿದವನಂ ; ವಂಲೆನಾಡಿನವನು : 
ಒಂದುಕೆಲದೊಳ್ಳಲೆಗರೊನ್ನುವೆರೆದೆಲ್ಲಂ್‌ ಸನ್ನಣಿಸಿ ಕಾಳಗಕೆ ಮುನ್ನು 
[ಮಲ್ಕೆ + ಗೃ] 


೬. ಪಣ್ಣಮಹಾಪಾತಕನಕ್ಕುಂ (ಎಕ. 1 (ಸ). 


ಪರಿವನ್ನ೦ (ಏಕ. ೪೫, ಶ್ರೀರಂಗ-೬9-೭೮ 7 732), 


೬೯೭೩ 


10 


25 


35 


ಮಲೆದುರ್ಗ (ನಾ). ಬೆಟ್ಟಿದ ಮೇಲಿರುವ ಕೋ 


ಮಲೆನಾಡಿಗ 


ಮಲೆಪ 


ಮಲೆಗಾಳಿ (ನಾ). ಬೆಟ್ಟದ ಮೇಲಿಂದ ಬೀಸುವ ಗಾಳಿ; ತಂಗಾಳಿ ; 


ಪ್ರಾಣದ ಒಗರಷ್ಟು ಹಿಂಡಿತು 
ಮುಂದೆಳೆದಿತು (ಸಗ. ೩೦-೩೭೦). 


ಹಿಂದಲಿಗೆ ಮುಗದದ 
[ಮಲೈ 4 ಗಾಳಿ] 


ಮಲೆಗಾಳಿ 


ಮಲೆಗೊಡಗೆ (ನಾ). ಬೆಟ್ಟದ ಪ್ರದೇಶದ ಜಮಿನಿನ ಮೇಲೆ ಹಾಕುವ 


ತೆರಿಗೆ (7) :  ಮಲೆಗೊಡಗೆಗಳಿಂದ ತೆಜುವ ವರೆಹ ಗದ್ಯಾಣ ೨೦ 
ಹೊನ್ನೂ ಹ ೬ (ಮೈಲರಿ: ೦೯೩೩ ೨೪-೪೭ ; 1967) 
[ ಮಲೈ -. ಕೊಡಗೆ (-ಆ ಕೊಡಂಗೆಯ) ] 


ಮಲೆಜೇನ್‌ (ನಾ). ಒಂದು ಬಗೆಯ ಜೇನು; ಬೆಟ್ಟದ ಜೇನು: 


ಪುಲಿಗಾಗಿ ಕೆಲರೇಳೆ ಕೆಲರಡಗಿಗೆನೆ ನಡೆಯೆ ಕೆಲರು . . , ಮಲೆಜೇನ್ಸೆ ಪೊರಟಿ 
ಹರ್‌ ಬಗೆಯುತೊಂದೊಂದಂ (೫0ರ. ೯0-೦೬). [ಮಲ್ಕೆ -- ಜೇನ್‌,] 


ಮಲೆತರ್‌ (ಕ್ರಿ). ಮದಿಸಿ ಬರು : ಪಲ್ಲೆಗಾಟಿಸಿ ಮಲೆತರ್ಪೆರಲೆಯ 


ಸೋಲಮನಬಕ್ತಿಯೊಳರಿಕೇಸರಿ ನಿಂದು ನೋಟ್ಟುದೊಂದರಸಲ್ವೇ 
(ತಂಶರಾ, 1-99). [ಮಲ್ಲೆ - ತರ್‌] 


ಮುಡಿಯೆಂಬ 
ಮಲೆದುರ್ಗ ಜಲದುರ್ಗ ತನುರುಚಿಯಿವಳ ನೆಲೆಯಾದ ಯುವತಿಯರಂಗ 
ದೇಶದ ದಿವ್ಮಬಲಮಿರ್ದ ನಿನಗಳಿವಾಯ್ದೆ (ಕರೀತ, 03-00). 
[ಮಲೈ - ದುರ್ಗ] 
(ನಾ). ೧. ಬೆಟ್ಟಗಾಡಿನಲ್ಲಿ ವಾಸಿಸುವವನು ; ಮಲೆ 
ನಾಡಿನವನು. ೨. (ಆಲಂ) ಕೋತಿ ; ಮರ್ಕಟ ; ಮಲೆನಾಡಿಗನೆಂದೊ 
ಡಾವಂ? . . . ಮಲೆಯೊಳೆ ನೆಲೆಗೊಂಡಿರ್ಪ ನಾಲ್ಫೈಯ ದೇವರ್‌ 
[ಮಲೆನಾಡು *- ಇಗ] 


(ರಾವಾ. ೮೯-೨0). 


ಮಲೆನಾಡು (ನಾ). ಜೆಟ್ಟಗುಡ್ನ ಗಳಿಂದ ಕೂಡಿಷ ಪ್ರದೇಶ; ಬೆಟ್ಟಿಡ 


ಸೀಮೆ: ಮಲೆನಾಡಂ ಪೋಲ್ವ ನಾಡುಗಳ" (ಕಣ್ಮಾತು. ೩೨೬ ವ್ಯಾಲ್ಮಾ) ; 
ಅಲ್ಲವರಿಷಣನುಂಟು ಬೆಲ್ಲ ಬಿಳಿಯೆಲೆಯುಂಟು ಒಳ್ಳೆ ಹಲಸುಂಟು ಮೆಲ್ಲಲ್ಮೆ 
ಮಲೆ[೫೫9- ಲ]ನಾಡನಲ್ಲಿನ್ನಬಹುದೆ (4ರ. 0೬೩) ; ಹದಿನಾಡ 
ಮೊದೆನಾಡ ಮಲೆನಾಡ ಮನ್ನೆರ ಬೆದರಿಸಿ , , , ಮೈಸೂರಯೆಲ್ಲೆಯ 
ಮೆಟ್ಟಿ ಒದಗಿ ಬಂದನು ಕಡೆಗಡಿಗೆ (ಗರಣ: 3-೦೯): [ಮಲ್ಮೆ ನಾಡು] 


ಮಲೆನಾಡುಗ (ನಾ). ಇ ಮಲೆನಾಡಿಗ ೧: ಪೊಯ್ದಿ ಅದರ್‌ ಮಹಿಶೂರ 


ರೆನಿಸಿ ಮಲೆನಾಡುಗರಂ (ಆಕ್ರತಿ: 4೨-೩)- [ಮಲೆನಾಡು _. - ಗೃ] 


ಮಲೆಪ, ಮಲವ, ಮಲಹ (ನಾ). ೧. ಬೆಟ್ಟಗಾಡಿನ ಅರಸು ; ಬೆಟ್ಟ 


ಸೀಮೆಯ ರಾಜ: ಕಾವರ್ನ್ನಾಲ್ವರ್ಮ್ಮಲೆಪರುಂ (36. ೪1: 003-0೪; 
777) ; ನಕುಳನುಂ ತೆಂಕಣದೆಸೆಯ ಮಲೆಪರಂ ಮಂಡಳಿಕರುಮನಸಿಯ 
ರಾಗೆ ಕವರ್ದುಕೊಂಡು (ಶಂಕಠಾ- ೬-೩೨ ಐ) ; ಮಲೆವ ಮಲೆಪರ್ಕಳಕ್ಕೆಮ 
ಬಲ್ಲಿದ ಬಳಾನ್ವಿತರ್‌ ಮುಹೀಪರಕ್ಕೆಮು (ತುಕುಪಾ- ೯-೭) ; ಈ ಸಮಯ 
ನ್ನೇ ಕಾಯುತ್ತಿದ್ದೆ ಕೆಲವು ಮಲೆಪರು. . , ದ್ವಾರವಶಿಯನ್ನು ಸೂರೆ 
ಮಾಡಲು ಬಂದರು (ಕಾಂತರಾ. 0೫). ಮಲವ; ೨: ಮಲೆಯಾಳದೇಶಕ್ಕೆ 
ಸೇರಿದವನು : “ತೆಲುಗನಾಂಧ್ರನೆನಿಕ್ಕು ತಿಗುಳ 'ದ್ರಾವಿಡನಕ್ಕು ಮಲಹ 
ಮಲವನೆನಿಕ್ಕು” (ನುಂಗ: ೦೦೨-೭): ೩. ಒಂದು ವಂಶದ ಹೆಸರು 
ಮತ್ತು ಆ ವಂಶಕ್ಕೆ ಸೇರಿದ ಅರಸು ; ಕೆಳದಿಯ ಅರಸರು ಮಲವರೆಂದು 
ಹೇಳುವುದುಂಟು. ಮಲವರು ಹಟ್ಟಿಕಾರರಲ್ಲಿ ಅಗ್ರೇಸರರು (ಕರ್ಜಾಸೂ. 
04೩). ಮಲಹ : ೨. “ಮಲಹ ಮಲವನೆನಿಕ್ಕು” (ಶುಂಗರ. 0೦೨-೭); 
ಮಲಹರ ತಲೆಯಂ ಧುಳಿಯಿಟ್ಟೆಬ್ದಿ. . , ಪಾಣ್ಚ್ಯನಂ ಖಣ್ಣಿಸಲ್‌. 
ಬಂದನೇ ಶಾನೆಂಬಂತೆ ಬಂದಂ (ಸೌ28- ಸಸ, 96-06; 1076) ; 
ಜೋಳ ಬಾ ಮಲಹ ಬಾ ಹವ್ವ ಬು ಕುಂತಳಪಾಲಕ ಬಾ ಕಳುಸಿಸಿಕೊ 
ಎಇ 2 ನಿರ್ಜರೆ ಬರ್ಬರಪತಿ ನಡೆಯೆಂದು ವಿಸರ್ಜಿಸಿದರು ಸರ್ವನೃಪರ 
(ಶರತ- ೫೩-೦೦೦). 


[ಮಲಿ ಇಷ್ಟ) 


'ಅಲರ್ಷರೆಗಬ್‌ಗೆಯೆ 
ಸಕವನಾರ್ತಲೆಯೊಳ್‌ 
ಬುಡುಹು ಎದೆಗಳನ್ನಗಲಿಸ 


ಮಲೆಹ್ಟು (ನಾ). ೧. ಸೊಕ್ಕು ; 
ಜಾದಿಯ ಮಲೆಪುಂ ಮಲ್ಲಿಗೆಯ. 
ತಾಳ್ತುವರ" (೪೦3. 00-006) ; ವ 
ಮೆಯ್ಕೆಬ್ಬಿಸಿ ಮೋಡಿಯ ಮಲ್ಲೇ 


೨ (ರೆಲ್ಮರ- ೦೦೬-೨೧). 


೨. ಪ್ರತಿಭಟನೆ; ವಿರೋಧ : ತಂಗಿಗೊದಗಿದಪಮಾನವೆಮ್ಮಯ 
ಕುಲಕೆ ನಾಣ್ಗೇಡು ಬಡಗಲೆಸೆದಿಹ ಮಲೆಪು, ತಿ ಗೌರವಕ್ಕೆ 


(ಶ್ರೀರಾಮಾ, ೨೨0-೨೯೫ 
ಮಲೆಪ್ಪು 'ಮಲಪು'ನೋ. 
ಮಲೆಪೊಡವಿ (ನಾ). - ಮಲೆನಕಡು : ಹಬ್ಬ 

ಯ್ಲಿದಾ ದಿಟ್ಟಿ ಮಲೆಪೊಡವಿ (ಶ್ರೀಕಾಶಾ. 090-0೩೨). 

[ಮಲ್ಕೆ .- (೬ ಪೃಥುವಿ)] 
ಮಲೆಯ (ನಾ). ೧. ಬೆಟ್ಟಗಾಡಿನಲ್ಲಿ ನೆಲಸಿದವನು; ಮಲೆನಾಡಿನವನು : 
ಕಿವಿಗೊಟ್ಟಿನಾ ಕಲಿ ಮಲೆಯನುಲಿಗೆ (ಕ್ರೀಣನೂ. ೨೪೯-೦೦). ೨. ಮಲಯ 


[ಮಲ್ಲೆ 4 - ಹ್ಮ] 


ಪೊಡವಿ. 


ದೇಶಕ್ಕೆ ಸೇರಿದವನು; ಮಲೆಯಾಳದವನು: ಒಂದಿರೆವಿನೊಳ್ಕೊಡಗ 
ಕೊಂದುಕೆಲದೊಳ್ಳಲೆಯರೊಂದುವೆರೆದು (ಕತ. ೬-೪. ೩. ಒಂದು 


ವಂಶದ ಹೆಸರು ಮತ್ತು ಆ ವಂಶಕ್ಕೆ ಸೇರಿದ ವ್ಯಕ್ತಿ 
ಯರ ಕೆಜಿಯಮನ ಮಗ . . . ದೇಗುಲಮಂ 
ಸಿದಂ (ಎಕ. 1111, ಹೊರಡಿ: 9೭೦ ೯; 2012), 


[ಮಲ್ಕೆ 4-೬] 
ಮಲೆಯರಸ (ನಾ). ಪರ್ವತರಾಜ್ಯ ಹಿವಂವಂತ ; ಒರಿದು ಸಂಗಡ 
ಮಲೆಯರಸನ ಮಗಳೊಳಗೆನ್ನ ಸರಕುಮಾಡನೆನುತ್ತ ಗಂಗಾಭವಾನಿ ಮುನಿ 


ದಿರಲು (0೫8: ೨-೦)- [ಮಲೈ 4 ಅರಸ] 

ಮಲೆಯರಾಜಕ್ಕ (ನಾ): ಒಬ್ಬಾತನ ಹೆಸರು; ಮಲೆಯರಾಜಕ್ಕಂ 
ಮಾವನಂ ಕೊನ್ನನಮ್‌ ಕಣ್ಣು ಕಾದಿ ಇಬ್ಬರಮ್‌ ಕೊನ್ನು 
ಸೊರ. ೫೨೯-೩; 980). [?] 

ಮಲೆಯಾವರಿಕೆ (ನಾ). ಒಂದು ಬಗೆಯ ಸಸ್ಯ: ಮಲೆಯಾದರಿಕಿ, 
ಸೊಗಡುತಗಚೆ (ನೈ 80. ೬೦-0೪೫೪). [ಮಲೈ - ಆವರಿಕೆ] 

ಮಲೆಯಾಳ, ಮಲಯಾಳ, ಮಳೆಯಾಲ, ಮಳೆಯಾಳ (ನಾ). ೧. 
ಒಂದು ದೇಶದ ಹೆಸರು; ; ಇಂದಿನ ಕೇರಳರುಜ್ಯ : ಚೋಳಿಕ ಲಾಳ 
ಗೌಳ ಮಲೆಯಾಳ ತೆಲುಂಗ ಕಳಿಂಗ. . , ಆದಿ ಭೂಪಾಳಕರ್‌ ಅಂಜಿ ಬೆಚ್ಚಿ 
ಬೆಸಕೆಯ್ಕೆ (3929. ಸಸ, ೦೪೨-೯; 1165) ತುಳುವ ಮಲಯ ಹುಲೆಯಾಳ 
ಕರ್ಣಾಟ - - . ದೇಶಂಗಳೊಳಿಸೆವ ಜಂಗಮವು (೧೬೪: ೬-೦6) ; ಕೊಂಕಣ 
ಮಲೆಯಾಳ ಕೊಡಗು ಭೂಪಾಲರ ಬಿಂಕವ ಮರ್ದಿಪ ಶೂರ (ಕನು, 0-೨೩) - 
ಪಿ. ದ್ರಾವಿಡಭಾಷೆಗಳಲ್ಲಿ ಒಂದಾದ, ಆ ದೇಶದ ಭಾಷೆ : ದ್ರಾವಿಡ 
ಭಾಷೆಗಳಲ್ಲಿ ಸಂಸ್ಕೃತದ ಪ್ರಭಾವ ಮಲೆಯಾಳದಲ್ಲೇ ಹೆಚ್ಚು (ಬ್ರಾ ಎಂ. 00). 
ಮಲಯಾಳ ; ೧. ಮಲಯಾಳಧರಾಧಿಪ ಶಿರೋಚ್ಚಯಕುಲಿಶವಂಡ 
ಪರುಕು (ಜಾರತು. +೦). ೩. ಕೇರಳದೇಶಕ್ಕೆ ಸೇರಿದವನು: 
*'ನಾಯಃಕುಕ್ಕುರನು; ಮಲಯಾಳನು'' (ಕಾಕಕ್ಕ. ೦೩6). ಮಳೆಯಾಲ ; 
ಹಿ. ಮಳೆಯಾಲರು ಗ ೩೨ (ಎಕ ೪, ಬೇಲೂರು, ೨೯6-೬3; 
ಮಳೆಯಾಳ : ೩. ಬೇಡರ ರೂಢಿ ತಗ್ಗಿತು ಮಳೆಯಾಳರು ಪಾಡಳಿದಿರ 
ದೋಡಿದರು (ಕಂಠಿ. ೦೪-೨3). 

[ದೇ-॥ ತಮಿ. ಮಲಯಾಳಮ್‌ ; ಮಲ. 

ಮಲಯಾಳ, ಮಲೆಯಾಳ; ತೆಲು. ಮಳಯಾಳದು] 

ಮಲೆಯಾಳಿ (ನಾ). ೧. ಇ ಮಲೆಯಾಳ ೨: ಇವರು. . . ಮಲೆಯಾಳೀ 
ಭಾಷೆಯನ್ನಾಡುವರು (ಕಂ9ೆ. ೨೫೪. ೨. ಎ ಮಲೆಯಾಳ ೩; ಈ 
ಊರಿನಲ್ಲಿ ಮಲೆಯಾಳಿಗಳೂ ನೆಲೆಸಿದ್ದಾರೆ (69). 

[ದೇ.॥ ತಮಿ. ಮಲೈಯಾಳಿ; ತುಳು. ಮಲಯಾಳಿ] 


ಎಕ. VIL; 


ಸಸ 


ಳ್ಳ ತುಳು. 


೬೯೭೪ 


* |ಮಲೆಯಿಸು (ಕ್ರ). 


15 


೩೦. 


16. 


40 


ಮಲ್ಲ 


ಮಲೆಯಾಳು (ನಾ). ಗುಡ್ಡೆಗಾಡಿಗೆ ಸೇರಿದವನು: ಪರ್ವತದಾಸಿ : 
ಆ ವೀರಮಾರ್ತಾಂಡನು ಗುಡ್ಡಗಾಡುಪ್ರದೇಶದಲ್ಲಿರುವ ಮಲೆಯಾಳು 
ಗಳನ್ನು ಕಲೆಹಾಕಿ ತನ್ನ ಸುತ್ತಲು ಬಿಲ್ಲಾಳುಗಳ ಸಮೂಹವನ್ನು ಬಳಸಿ 
ಕೊಂಡನು (ಕರೆ. ೪: [ಮಲ್ಕೆ + ಆಳ್ಕು (ಆಆಳ್ವ್‌) ) 
ಪ್ರತಿಭಟಿಸುವಂತೆ ಮಾಡು ; ಎತ್ತಿಕಟ್ಟು 
ಮಲೆಯದುದಂ ಮಲೆಯಿಸಲುಂ ಮಲೆದುದಂ ತೊಲಗಿಸಲುಂ . . . ಆನೆ 
ಬಲ್ಲೆಂ (ಶಂಶಥಾ- ೩-೪೩ ವ)- [ಮಲೈ 4 - ಇಸ್ಕು] 
ಮಲೆಯೆರಲ್‌ "ಮಲೆಯೆಲರ್‌ ' ನೋ- 
ಮಲೆಯೆಲರ್‌, ಮಲೆಯೆರಲ್‌ (ನಾ). ಬೆಟ್ಟದ ಕಡೆಯಿಂದ ಬೀಸುವ 
ಗಾಳಿ; ಮಲಯಮಾರುತ : ಮಲೆಯೆಲರಲೆಪು. . ಕೋಗಿಲೆಯ ಜಡಿಪು 
ಸಂ (934. ೨-೦೪)- ಮಲೆಯೆರಲ್‌ : ಸ್ಪನಿಯಂ ಚಂದನ 
2ಲೆಯೆರಲ್ಪಂದೀಯೆ (6೯೯. ೨-೩೬). [ಮಲೈ 4 ಎಲರ್‌] 
ಮಲೆವಕ್ಕಿ (ನಾ). ಬೆಟ್ಟದಲ್ಲಿ ವಾಸಿಸುವ ಹಕ್ಕಿ; ಮಲೆನಾಡಿನ ಹಕ್ಕಿ: 
ಇತರ ₹ವನಗಳಲ್ಲಿ ತೇನೆ, ಕಾಜಾಣ, ಗಿಳಿ, ಕಾಮಳ್ಳಿ, ಪಿ೮ಳಾರಿ, ಕೋಗಿಲೆ, 
ಮಲೆವಕ್ಕಿಗಳ ಉಲ್ಲೇಖ ಬರುತ್ತಿದ್ದೆ (ಸಾರೂ, ೯), [ಮಲ್ಲೆ 4 ಪಕ್ಕಿ] 
ಮಲೆಸೇನ (ನಾ). ಬೆಚ್ಚಿಗಾಡಿನಲ್ಲಿರುವ ಗಿಡುಗ, - ಡೇಗೆ: ಅರಣ್ಯ 
ದಲ್ಲಿರುವ . . . ಕಡವೆ ಸಾರಂಗ ಕಪಿ ಗಿಣಿ ದುಲೆಸೇನ . . . ಮುಂತಾದ 
ಅನೇಕ ಮೃಗಪಕ್ಷಿಗಳನ್ನು ಚೆನ್ನಾಗಿ ಕಾಪಾಡುತ್ತಿದ್ದರು (ನುಶಾನಂ. 1 0೬೨): 
[ಮಲ್ಕೆ 3. ಸೇನ್ಶ] 
ಮಲೆಸೌತೆ (ನಾ). ಒಂದು ಬಗೆಯ ಸೌತೆ; “ಕಂದಾರುಃ__ ಮಲೆಸಾತ್ರಿ, 
ಪರಿಕಂದ, ರಕ್ತಪಿಂಡಾಲು” (೬೩೦, ೨೦)- [ಮಲ್ಯೆ 4 ಸೌತೆ (ಸವೃತೆ)] 
ಮಲೆಹ (ನಾ). ಪ್ರತಿಭಟನೆ ; - ವಿರೋಧ: ಮಾರಿಖೊಡನೆಯೆ ಮಲೆ 
[೫೫ ಲ]ಹ ಸುಖದೈ (ನಿಗ, 4-೦-೦೦). 
[ಮಲ್ಲೆ 4 _ ಹ್ಮ (ಆ ಎ ಪೃ] 
ಮಲೆಹೆಗ್ಗೆ (ನಾ). ಒಂದು ಬಗೆಯ ಸಸ್ಯ : ಹೆಗ್ಗೆ, ಮಲೆಹೆಗ್ಗೆ (ಫಗ. 
w-ets): [ಮಲ್ಲೆ 4 ಹೆಗ್ಗೆ] 
ಮಲೇರಿಯ (ನಾ). ಒಂದು ಬಗೆಯ ಸೊಳ್ಳೆಯ ಕಡಿತದಿಂದ 
ರೋಗಾಣುಗಳು ರಕ್ತದಲ್ಲಿ ಸೇರಿ ಉಂಟಾಗುವ ಜ ಶ್ವರ : 
ಚಳಿಜ್ವರ ; ಮಲೇರಿಯಪರತಂತ್ರಜೀವಿಯು ಕೆಂಪುರಕ್ತಕಣಗಳ ಒಳಗೆ 
ಜೀವಿಸುತ್ತವೆ (ಕರತ. ೧೩) - [+-%o. Malaria] 
ಮಲ್ಲೊ (ನಾ). ದ್ರಾವಿಡಭಾಷೆಗಳ ಗುಂಪಿಗೆ ಸೇರಿದ ಒಂದು ಭಾಷೆ : 
ದ್ರಾವಿಡಭಾಷೆಗಳ ಗುಂಪಿಗೆ ಸೇರಿದ ಮತ್ತೊಂದು ಮುಖ್ಯವಾದ ಭಾಷೆ 
ಯೆಂದರೆ ಮಲ್ತೊಭಾಜೆ (ಗ್ರಾಂ. ೦೯೩)- 
ಮಲ್ನೀರು "ಮೊಲೆನೀರು' ನೋ. 
ಮಲ್ಪೂಫ. ಮಲ್ಪೂಫಿ (ನಾ). ಲಕೋಟೆಯ ಒಳಗಿಡುವ ಪತ್ರ ಮತ್ತು 
ಅದರೊಡನೆ ಲಗತ್ತಿಸಿದ ಇತರ ಪತ್ರ ; ನನ್ನ ಲಕೋಟೆಯೊಳಗಿನ 
'ಮಲ್ಪೂಫ ನಮ್ಮ ಧನಿಯ ವಿಳಾಸಕ್ಕೆ ಇತ್ತು. ಅದನ್ನು ಅವರ ಬಳಿಗೆ 
ಕಳುಹಿಸಿದ್ದೇನೆ (ಪನು. ೦೬)- ಮಲ್ಪೂಥಿ; ವಲ್ಬೂಫಿ ಹಾಕಿದರೆ 
ಹಾಕಿದರು, ಬಿಟ್ಟರೆ ಬಿಟ್ಟರು (ತನ್ನೂರು. 0೩೩). 
[,_ ಅರೆ. ಹಿಂ. ಮರಾ. ಮಲ್ಪೂಫ್‌] 
ಮಲ್ಪೂಫಿ 'ಮಲ್ಪೂಘ' ನೋ. 
ಮಲ್ಲ (ಗು). ೧. ದಕ್ಷವಾದ; ಸಮರ್ಥವಾದ : "ಮಲ್ಲಗಿಳಿ' ಪರಾ. 
(ನಾ). ೨. ಬಾಹುಬಲದಿಂದ ಕಾದುವವನು: ಕುಸ್ತಿಪಟು; ಜಟ್ಟಿ ; 
'*ಕೆಸಜಂಕರೆನಲೈ ಮಲ್ಲರೊಳ್‌” (ಕರಾ-3೬) ; ಸುಯೋಧನನ ಮಲ್ಲಂ 
ವಿಷುರ್ಪಲನೆಂಬಂ ತನ್ನ ಮಲ್ಲರೆಲ್ಲರುಮುಂ ಕೊಂದೊಡೆ (ಕಂಕಣ. 6-೩೭5): 
ಅಖ್ದಡದೊಳ್‌ ಪೊಕ್ಕು ಬಹಪ್ಪಳಿಸಿ ಬಲ್ಸುದೋಜ್‌ಸಿದ ಮಲ್ಲನ 


ಮಲ್ಲಂತಿಗೆ 


ನುರ್ಬುತ್ತೊಯ್ಯ ನೊಳೆಪೊಕ್ಕು ಮಿಕ್ಕು ಪರಿದಿಕ್ಕಿ (೧6೪. ೨-೦೦೫ ವ); ತಗರ 

ಕಾದಿಸುವ ಮಲ್ಲರ ಹೋರಿಸುತ್ತಿಹ - - - ರಾಜಪುತ್ರರು ಸೊಗಸಿದರು 

(ತಂ 3-೬). ೩. ಬಲಶಾಲಿ; ಬಲಾಢ್ಯ: ಮುಂದಾಂಪರಾರುಮಿಲ್ಲ 

ದಿಕ್ಕಿ ಗೆಲ್ಲ ಮಲ್ಲನಿರ್ದಂತಿರ್ದಾಗಳ್‌ (ಕಂಶಣ. 03-3೪ ನ): ಮಲ್ಲ ಭೀಷ್ಮನು 

ಪುರಕೆ ತಂದವರೆಲ್ಲರನು ತಮ್ಮಂಗೆ ಮದುವೆಯ ಮಾಡಲನುಗೈದ (ಸಂಠಶ. 

0೬-೩೩), ೪. ಗಟ್ಟಿಗ ; ದಕ್ಷ : 'ಹರಟೆಮಲ್ಲ' ಪರಾ. ೫. ಒಬ್ಬಾತನ 

: ಮಲ್ಲ ಪರಿಯೊಡನೆ ತಾಗಿ ಕಾದಿ ಸಗ್ಗಿಯಾದರ್ಮ (ಎಕ. 1%, 

ಸು. 800)- ೬. ಮಲ್ಲಿಕಾರ್ಜುನನೆಂಬ ಒಬ್ಬ ಕನ್ನಡ 
ಕವಿಯ ಹೆಸರು ; ಮಲ್ಲಬುಧನಿಂದಂ ಕಾದ್ಯಸಾರಂ ಜಗನ್ನುತಮಾಯ್ತು 
(ಸೂಕ್ತಿಸು. ೦-೨೪). [ಸಂ.] 

ಮಲ್ಲಂತಿಗೆ (ನಾ). ದ್ವಂದ್ವಯುದ್ಧಮಾಡುವವನು ಸೊಂಟಕ್ಕೆ ಕಟ್ಟಿ 
ಕೊಳ್ಳುವ ವಸ್ತ್ರದ ಪಟ್ಟಿ; ಕಾಸೆ: ಸಾಹಸಭೀಮಂ ಮಲ್ಲಂತಿಗೆಯ: 
ನಪ್ಪೊಡಂ ಸಡಲಿಸದವನನವಯವದೊಳಿಂತೆಂದಂ (ತಂಶಠಾ- ೩-೦೬ 2) ; 
ಪಾಸಿದ ಪಸೆಯ ಮೇಲೆ ಮಲ್ಲಂತಿಗಿಳ್‌ದಜದು ಕುಳ್ಳಿರ್ದು ಕಯ್ಕಿಕ್ಕಿಕೊಂಡಿ 
ರ್ಪದುಂ (9೮೯೬: ೫-೨6 ವ); ನಿನ್ನನೀ ಮನೆಯೊಳಗೆ ದಿಟದ ದೇದತೆಯಂತೆ 
ಮಲಗಿ ಮಲ್ಲಂತಿಗಿಲಾದು ಕುಳ್ಳಿರಲೀಯೆಂ (ಅರ್ಥನೇ. ೭-೩೦ ತ). 

[< ಸಂ. ಮಲ್ಲವಸ್ವಿಕಾ] 

ಮಲ್ಲಕಂಭ "ಮಲ್ಲಗಂಭ' ನೋ. 

ಮಲ್ಲಕಳ 'ಮಲ್ಲಗಳ' ನೋ. 

ಮಲ್ಲಕಾಳಗ `ಮಲ್ಲಗಾಳೆಗ' ನೋ. 

ಮಲ್ಲಖುಡ (ನಾ): ಒಂದು ಬಗೆಯ ಔಷಧಿ : ಕರ್ಪೊರಶಿಲಾಜತುಭಸ್ಮ, 
ಅಶಿಮಧುರ , . . ದುಲ್ಲಖಂಡ ಇವನ್ನು ಸಮವಾಗಿ ಮರ್ದಿಸಿ ಜೇನು 
ತುಪ್ಪದೊಡನೆ ಕೊಡಲು ಬಹುಮೂತ್ರ ನಿಲ್ಲುವುದು (ಸಳನೈೈ- ಶಂ. ೪೯೪) - 

[?) 

ಮಲ್ಲಗ (ನಾ) ಒಂದು ಕ್ಷುದ್ರದೇವತೆಯ ಹೆಸರು: ಎಲ್ಲಾಯಿ 
ಯಕನಾತಿ ಬನದ ಶಂಕರಿ ಮಲ್ಲಗ ಜಟ್ಟಿಂಗ (ಸು. 16-5): [2] 

ಮಲ್ಲಗಂಟು (ನಾ). ದ್ವಂದ್ವಯುದ್ಧ ಮಾಡುವವನು ತನ್ನ ಸೊಂಟಕ್ಕೆ 


ಕಟ್ಟಿಕೊಳ್ಳುವ ನಡುಕಟ್ಟು : ಉಟ್ಟ ಮಲ್ಲಗಂಟಿನ ತೊಡರ್ಚಿದುಡೆ 
ಗಂಟೆಯ . . - ಕಟ್ಟಣಕದ ಸಿಂಗರಂಬೆರೆಸಿ ಬೀರಸಿರಿಯಂ ಬೀಜ್‌ 
(೧೦೫. ೬-೩೩ ನ); ನಿಅಿಯುಡಿಗೆಯಲಿ ಮಲ್ಲಗಂಟಿನ ಸೆಜಗ ಮೋಹಿಸಿ 


ಬೆರಳ ದರ್ಭೆಯ ಹಜ್‌ದು ಬಿಸುಟನು (ಕುನ್ಮಾರ್ರೋ- 6-08); ಮಗಧ 
ರಾಜನನ್ನು ಮಲ್ಲಗಂಟಿನಲ್ಲಿ ತುಡುಕಿ ಹಿಡಿದು ರಭಸದಿಂದ ತಿರುವಿ ಎಸೆದನು 


ಮಲ್ಲಗಂಭ, ಮಲ್ಲಗಂಬ (ನಾ)- ೧. ಜಟ್ಟಿಗಳು ಕಸರತ್ತು 

ಮಾಡಲು ಗರಡಿಮನೆಯಲ್ಲಿ ನೆಟ್ಟಿರುವ ಕಂಬ. ೭. ಆನೆಗಳನ್ನು 

ಕಟ್ಟುವ ಕಬ: ಮದಕರಿಗಳು ಕಟ್ಟಿದ ಮಲ್ಲಗಂಭವನೊಡೆದು ಕೆಡಹಿ 
೬. ದೆಸೆದೆಸೆಗೈದಿ ಹದಗೆಟ್ಟೋಡಿಯಾಡಿದುವು ( ಕೂತು. 
೫-೪೨). ಮಲ್ಲಕಂಭ : ೨- ಒಂದು ಮೂಲೆಗೆ ಮಲ್ಲ 
ಬುಡಕ್ಕೊಂದು ಬೆಳ್ಳಿಯ ಸರಪಳಿಯನ್ನು ಭದ್ರವಾಗಿ ಬಂಧಿಸಿದ್ದರು 
(ಕಕ್ತಠ್ಕ. ೩9). ೩. ಮಲ್ಲಗಂಬದ ಮೇಲೆ ಮಾಡುವ ಕಸರತ್ತು: 


ಎಲ್ಲಿಯ ಬಾಲಕ? ನನಗಿಂತ ಹಿರಿಯನು. ಮಲ್ಲಕಂಭ, ಕುಸ್ತಿ ಇತ್ಯಾದಿ 
ಗಳನ್ನು ಮಾಡುತ್ತಾನೆ (೩೩ಣಕ. ೧): ಮಲ್ಲಗಂಬ: ೧. ಶಂಬರ 


೬೯೭೫ 


10 


25 


40 


ಮಲ್ಲತುಂಬಿ 


ವೈರಿಯೆಂದೆಂಬ ಮಲ್ಲನ ಮಲ್ಲಗಂಬವನಿರದಿಳಿಕೆಯ್ವ ಇಂಬುವಡೆದೆ ತೊಡೆಗಳ 
ನೀಜಿನಿದನಾರು (ಕುಣಸಾ: ೨೨-೩೨)... ೩. ಮುಂಜಾನೆ ಮಾಡುವ 
ವ್ಯಾಯಾಮದಲ್ಲಿ 'ದಂಡ', ಉಟಾಬಸಿ, ಓಡುವದು, ಮಲ್ಲಗಂಬ: ಲೋಡು 
ತಿರುವುವದು ಮುಂತಾದವುಗಳೂ , . . ಬರುತ್ತವೆ (ಶ್ರಶೃಶೇ- 300). 
[ಮಲ್ಲ 4 ಕಂಭ] 
ಮಲ್ಲಗಚ್ಚೆ (ನಾ). (ದ್ವಂದ್ವಯುದ್ಧ ಮಾಡುವವನಂತೆ) ನಿರಿಯನ್ನು 
ಹಿಂದಕ್ಕೆ ಹೊರಳಿಸಿ ಬಿಗಿದು ಕಟ್ಟುವ ಕಚ್ಚೆ; ವೀರಗಚ್ಚೆ ; ಕರದಿ 
ಬಿಲ್ಲಂ ಪಿಡಿದು ಮೇಣುಟ್ಟು ಮಲ್ಲಗಚ್ಚೆಯ ಪೀತವಸನಮಂ- ತಿರುಗುತಿರೆ 
ಚಿತ್ರಾಂಗಿ, ಕಾನನದೆ ರಾಣಿ ತಾನೆಂಬವೊಲ್‌ (ಕತ್ರಾಂಗ. ೩-೬). 
[ಮಲ್ಲ + ಕಚ್ಚೆ] 
ಮಲ್ಲಗದ್ದೆ (ನಾ). ಒಂದು ಬಗೆಯ ಭೂಮಿ: ಯಾ ನಾಲ್ಕುಗಡಿ 
ಮಿಂದೊಳಗೆ ಮನೆ ಠಾಉ ಮಲ್ಲಗದ್ದೆ ಮತ್ತಗದ್ದೆ ವಂಕಿ ಸಹಾ ನಾಗಂಡು 
ಗದ್ದೆ ಮು ೧೦ (೫93. 28-11, ೪೫೬೫-೦೦; 1472). 
[ದುಲ್ಲ? 4- ಗದ್ದೆ (ಆ ಗಟ] 
ಮಲ್ಲಗಳೆ, ಮಲ್ಲಕಳ (ನಾ). ದ್ವಂದ್ವಯುದ್ಧ ನಡೆಯುವ ಸ್ಮಳ ; 
ಅಖಾಡ; ಕುಸ್ತಿಕಣ: ಇಂದ್ರಧನುವೆ ಫೋಗದೆ ನಿಂದತ್ತೆನೆ ಪಂಚರತ್ನ 
ಮೆಯವಂದನಮೂಲಿಕಿ ಮಲ್ಲಗಳೆದ ಬಾಗಿಲೊಳೆಸೆಗುಂ (೫10. ೩-೪೦)- 
ಮಲ್ಲಕಳೆ ; ಆ ಊರ ಮಲ್ಲಕಳದಲ್ಲಿ ಹೋರಿ ಹೊಯ್ದಾಡಿ (816. ೪೫-04). 
[ಮಲ್ಲ + ಕಳ್ಳ] 
ಮಲ್ಲಗಾಸೆ (ನಾ). = ಮಲ್ಲಗಚ್ಚೆ : ಮಲ್ಲಗಾಸೆಯ ತೆಗೆದುಟ್ಟು ನಲಿದು 
ಭರದಲ್ಲಿ ವಜ್ರಾಂಗಿಯ ತೊಟ್ಟು . . . ನಡೆತಂದರು ನಿಲ್ಲದೆ ಕಲಿವೀರ 
ಭಟರು (ಕವಚಂ: ೩-೩3): ಕಪ್ಪಿನ ಭುಜಂಗಚರ್ಮದ ಮಲ್ಲಗಾಸೆಯಿಂದೆಸಿದ 
ವೆನಚರರೆಳೆಯರಂ ಕಂಡಳು (ಕುರೇಖು- 80-22); ಜಗಜಟ್ಟಿಗಳ ತೆರದಿಂದೆ. 
ಮನಲ್ಲಗಾಸೆಯ ಬಿಗಿದು (ನರೋ. ೨೪-೩೩). [ಮಲ್ಲ + ಕಾಸೆ] 
ಮಲ್ಲಗಾಳಗ 'ಮಲ್ಲಗಾಳಿಗ' ನೋ. 
ಮಲ್ಲಗಾಳೆಗ. ಮಲ್ಲಕಾಳಗ, ವಂಲ್ಲಗಾಳಗ (ನಾ). ಜಟ್ಟಿಗಳು ಮಾಡುವ 
ಯುದ್ಧ; ಬಾಹುಯುದ್ಧ; ದ್ವಂದ್ವಯುದ್ಧ : ಮಲ್ಲಗಾಳಿಗ ಮಲ್ಲ 
ವಾತು . . . ಎಂದು ಸೊಬಗಿಡದ ತತ್ಸಮಕೆ ಕನ್ನಡ ಸಕ್ಕದಂಗಳಲಿ ಕ್ರಮ 
ದಿಂದ ತೋರ್ಪದಾಹರಣೆಯಕ್ಕುಂ (ಕಲ್ಮಕ್ಕಿ. ೪): ಇಂತಿರ್ವರುಂ ಸೋಲು 
ಗೆಲವುಗಾಣದೆ ಗದೆಗಳಂ ತೊಅಕಿದು. ಮಲ್ಲಗಾಳೆಗಕೆಳಸುತಿರಲು (ಕಂತ. 


೧೬-೬).  ಮಲ್ಲಕಾಳಗ: ಆ ಕಾಲದಲ್ಲಿ ಮಲ್ಲಕಾಳಗ ಮೊದಲಾದ 
ಪ್ರದರ್ಶನಪಂದ್ಯಗಳು ನಡೆಯುತ್ತಿದ್ದುದು ಆ  ಬಯಲುರಂಗಭೂಮಿ 
ಯಲ್ಲಿಯೇ (ಕಶಫು. ೫-೦೫೪). ಮಲ್ಲಗಾಳಗ : ಮಲ್ಲ - ಮಲ್ಲಗಾಳಿಗ 


(ಮಲ್ಲಗಾಳಗ), ಮಲ್ಲಮುರುಂತಕ: ಮಲ್ಲವಾತು (ಕಮರ. 3೯6 ಶ್ರಯೋ)- 
[ಮಲ್ಲ * ಕಾಳೆಗ] 

ಮಲ್ಲಗಿಳಿ (ನಾ). (ಮಾತನಾಡುವುದರಲ್ಲಿ) ಸಮರ್ಥವಾದ ಗಿಳಿ ; 
ಕಲ್ಲದಾಡುವ ತೆಲ್ಲಯಿಸಿದೆ ಮಲ್ಲಗಿಳಿಯ ಸವಿನುಡಿಗೆ . . . ಬೆಲ್ಲಂಗೋಲ್ವಿಲ್ಲನ 
ಮು್ಲಿಗೆಸರಲ ಜಲ್ಲಣೆಗೆ ತಲ್ಲಣಂಗೊಂಡು (ರಾನೂಕ್ಕ: ೭೩-೪)- [ಮಲ್ಲ * ಗಿಳಿ] 

ಮಲ್ಲಡಿ (ನಾ). ಒಬ್ಬಾತನ ಹೆಸರು: ಲೋಕಾದಿತ್ಯ ಎಳಅರಸವರ್ನ್ಶಗಂದಿ 
ರ್ಮ್ಮಲ್ಲಡಿಯುಂ ಕದಂಬೂರಾ ನಾಲ್ಬ ಲ್ಟದಿಂಬರು (ಎಕ. ಹೂ ಕೋಲಾರ. ೬-೩; 
760). [ಮಲ್ಲ + ಅಡಿ] 

ಮಲ್ಲಣಿ "ಮಲ್ಲಟಿ? ನೋ. 

ಮಲ್ಲಣಿಗೊಳ್‌ ` ಮಲ್ಲಬಸಿಗೊಳ್‌ ' ನೋ. 

ಮಲ್ಲಣಿಸು "ಮಲ್ಲಳಿಸು' ನೋ. 

ಮಲ್ಲತುಂಬ (ನಾ). ಗೋಡೆಗಳಿಗೆ ಮಣ್ಣು, ಸಿಮೆಂಟು ಮುಂತಾದುವು 
ಗಳನ್ನು ಮೆತ್ತಿ ನಯಮಾಡುವುದು : ಗಿಲಾವು; ಹರಕುಮುರುಕಾಗಿ, 


ಮಲ್ಲದಾಳ 


ಬೀಳಲಿದ್ದ ಮನೆಗೆ ನಲವತ್ತುರೂಪಾಯಿ ವೆಚ್ಚಮಾಡಿ, ಹೋದೆ ತಿಂಗಳವೇ 
ಮಲ್ಲತುಂಬಿ ಮಾಡಿಸಿದ್ದಳು (ಕರು. ೬೬). ₹?7 

ಮಲ್ಲದಾಳ (ನಾ). ಮಲ್ಲಯುದ್ಧದಲ್ಲಿ ಜಟ್ಟಿಗಳು ತೊಡೆ ಮತ್ತು 
ತೋಳುಗಳನ್ನು ತಟ್ಟಿ ಸದ್ದು ಮಾಡುವುದು: ಪಳುಕಿನ ಕೋಡು 
ಗಲ್ಲಳೊಳ್‌ ಪೊಳೆವ ತಮ್ಮ ನೆಲೆ ನೆರೆದ ಮಲ್ಲರ ನೆರವಿಯಾಗಿಯುಂ 
ನಿಕುಂಜೋಪಾಂತಜರುರನಿರ್ಲ್ಥುರಥ್ವನಿಯೆ ಮಲ್ಲದಾಳಮಾಗಿಯುಂ 
(ಕಂದ್ರಪು. ೩-೭೭ ನ), 

[5 ಸಂ. ಮಲ್ಲತಾಲ ಇಸಂಗೀತದಲ್ಲಿಯ ಒಂದು ಬಗೆಯ ತಾಳ] 

ಮಲ್ಲಪ (ನಾ). ಒಬ್ಬಾತನ ಹೆಸರು: ಕಾವಳಿಯರಣುಗದ್ಕು ತನ್ನೆ ತಮ್ಮ 
ನೊಬಮ್ಸುರಸನ ಮಲ್ಲಪ [ಮ]ನ್ನಅ ಕಾದು ಮನ್ನಜ ಕೊನ್ನುಪಾ xxx 
(ov. 1x, ಹೊಸಳೋ- ೪೮-೩; ಸು. 0901). 

[ಮಲ್ಲ 4 ಅಪ (<ಅಪ್ಪ)) 

ಮಲ್ಲಪಡಿ (ನಾ). (?) : ಬೆರಕೆದೆಳಗಿಂ ಸುರಧನುವಿನ ಹೊರೆಜೆ ಹತ್ತಿ 
ದೈರಾವತಕ್ಕೆ ವೈರಮನೊಡರ್ಚಿ ಮಲ್ಲಪಡಿಯ ಪಣ್‌ಯ ದತ್ತಿಗುಲ್ಲಾಳದಿಂ 
ನಡೆದು ತೋಟಾ ಹಿಂಗಾಲ್ಲಿಂದ ಸೂಬಾನೆಗಳ ತಾಳವಟ್ಟಮಂ ಪಿಡಿದು 
ಪಿಂದಣ್ಣೆ ಚಿಗಿದು (ಕಂಜಿ: ೨-೨೬ ನ). [?] 

ಮಲ್ಲಪಳಿ (ನಾ). ಜಟ್ಟಿಯು ಧರಿಸುವ ಉತ್ತಮವಾದ ವಸ್ತ್ರ: ಕಟ್ಟಿದ 
ದಟ್ಟಿ ಚಲ್ಲಣದ ಉಟ್ಟ ಮಲ್ಲಪಳಿಯ ಈ ವೇಷದಿಂದ ಕೆಮ್ಮಣ್ಣುಮಟ್ಟಿಯಲ್ಲಿ 
ವೀರಾಸನದಲ್ಲಿ ಕುಳ್ಳಿರುತ್ತ (ಏಗ. ೩0-33)- [ಮಲ್ಲ 4 ಪಳ್ಳಿ (<ಪಬ್ಕಾ)] 

ಮಲ್ಲಮರ್ದನ (ನಾ). (ಚಿ:ಣೂರನೆಂಬ) ಜಟ್ಟೆಯನ್ನು ನಾಶಪಡಿಸಿ 
ದವನು; ಕೃಷ್ಣ ; ನಿಲ್ಲಬೇಕಯ್ಯ ನೀ ಮಲ್ಲಮರ್ದನ ಸಿರಿವಲ್ಲಭ ಎನ್ನ 
ಹೃದಯದಲ್ಲಿ ಸತತ (ಕ್ಮಕಂರ: ಥಾ. 0-೦೦೩ ಕಲವ). [ಸಂ.] 

ಮಲ್ಲಯುದ್ಧ (ನಂ). ಇ ಮಲ್ಲಗಾಳೆಗ: ಒಂದುದೆವಸಂ ವಿರಾಟಂ 
ನೆಲದೊಳುಳ್ಳ ಮಲ್ಲರೆಲ್ಲರುವುಂ ಬರಿಸಿ ಮಲ್ಲಯುದ್ಧಮಂ ನೋಡೆ 
(ಕಂಸ. 6-8೭ ನ); ಕುಹುರದ ಕಲಿಗಳೊಡವೆರಸಿ ಹೊಯ್ನಾಡಿದರ್ಬಾಹು 
ನಖಮುಸ್ಟಿಕೇಶಾಕೇಶಿಮಲ್ಲಯುದ್ಧದ ಹತಾಹತಿಗಳಿಂದೆ (ಕೈ ಬಾ. ೨೬-೬); 
ಕಾಳಗಕ್ಕೆ ಸಿದ್ಧನಾಗು ಎಂದು ನುಡಿದು ಮಲ್ಲಯುದ್ಧಕ್ಕೆ ಮಾತು ಕೊಟ್ಟನು 
(musa. ೨೩). [ಸಂ.] 

ಮಲ್ಲರಂಗ (ನಾ). ಮಲ್ಲಯುದ್ಧ ಮಾಡುವ ಸ್ಥಳ; ಕುಸ್ತಿಕಣ; 
ಅಖಾಡ : ಅನ್ನೆಗಂ ಮಲ್ಲರೆಂಗಕ್ಕವತರಿಸಿ ನಿಂದು (೩ಗ೨- ೬-೫6 ನ). [ಸಂ.] 

ಮಲ್ಲಲ್‌ (ನಾ). ಮಧ್ಯಭಾಗವು ಹಳ್ಳವಾಗಿರುವ (ಮಣ್ಣಿನ) 
ಪಾತ್ರೆ: ಅನಿಬರುಮಂ ನೆಲಮನೆಯೊಳಿಕ್ಕಿ ಮಲ್ಲಲ್‌ ಪುಗುವನಿತು 
ಬಾಗಿಲಂ ಮಾಡಿ ಪ್ರತಿದಿನಕ್ಕೊಂದು ಮಲ್ಲಲ ಕೂಲುಮನೊಂದು ಮೊಗಪೆ 
ನೀರುಮಂ - - - ನೀಡಿದೊಡೆ (ನತ್ಮಾರಾ, ೦6೨-೦೧೦), 

[ದೇ.॥ ತಮಿ, ಮಲ್ಲಮ್‌, ಮಲ್ಲೈ; ಮಲ. ಮಲ್ಲ, ಮಲ್ಲಿಕ; ತೆಲು. 

ಮಲ್ಲ; ಗೊಂಡಿ. ಮಾಲ್ಕೀ ; ಪರ್ಜಿ. ಮಲ್ಲಕ] 

ಮಲ್ಲಿವಜ್‌ (ನಾ). ಒಂದು ಬಗೆಯ ರಣವಾದ್ಯ; ಜಟ್ಟಿಕಾಳಗ 
ನಡೆಯುವಾಗ ಬಾರಿಸುವ ಹರೆ: ಮಲ್ಲವಜಿಗಳು ಮೊಳಗಲಪ್ರತಿ 
ಪುಲ್ಲರೋಲಗದಿಬೈೆಸೆಗೆ ಜನವೆಲ್ಲ ಕುಳ್ಳಿರಲೆಸೆವ ಮಂಚಗಳಲಿ (4೫: 


00-46-43). [ಮಲ್ಲ 4 ಪಲ್ಸ್‌] 
ಮಲ್ಲವಾತು (ನಾ). ಜಟ್ಟಿಕಾಳಗದಲ್ಲಿ ಮಲ್ಲರರ ಮಾಡುವ ವೀರೋ 
ದ್ಲಾರ, ಮೂದಲಿಕೆ ಮಂಂತಾದುವು : ಮೃಲ-ಮಲ್ಲಗಾಳೆಗ 


(ಮಲ್ಲಗಾಳಗ), ಮಲ್ಲಮುರಾಂತಕ, ಮಲ್ಲವಾತು (ಕನುವ. 36 ತ್ರಯೋ). 
[ಮಲ್ಲ + ಮಾತ್ಕು] 

ಮಲ್ಲವಿದ್ಯೆ (ನಾ). ಜಟ್ಟಿಕಾಳಗವನ್ನು ಮಾಡುವ ಕಲೆ ; ಕುಸ್ತಿವಿದ್ಯೆ : 

ಕೇಸಿಗೆ ಶೌರ್ಯ್ಯದೊಳ ದೊರೆ ಕೇಸರಿ ಬಸುಬಂಧೆ ಮಲ್ಲವಿದ್ಯಾಬಲದೊಳ್‌ 


೬೯೭೬ 


10 


15 


40 


ಮಲ್ಲಟಿ 


ಶಾಸಿತಮುಪ್ಪಿಕ ಚಾಣೂರಾಸುರನೊರ್ಬ್ಬನೆ ಸಮಾನಂ (ಕ. ೪, 98, 
೦೮-೨೫; 1140); ಭುಜಬಲವಜ್‌ವೆನಗ್ಗದ ಮಲ್ಲವಿದ್ಯೆಯಲಿ (ನಾಂ 
033). [ಸಂ, ಮಲ್ಲವಿದ್ಕಾ] 

ಮಲ್ಲವೋರ್‌ (ಕ್ರಿ).  ಜಟ್ಟಿಕಾಳಗ ಮಾಡು; ಕುಸ್ತಿ ಮಾಡು: 
ಮಲ್ಲವೋರ್ವೆಡೆ ಬನ್ಲಿದರೆನಗಲ್ಲ ಮಲ್ಲರವನಿಪ ಪೆಸರಿಂ ವಲ್ಲಲನೆಂ (ಕೀಬುಪು? 
90-039); ಗಜಮಲ್ಲನೊಳ್‌ ಪ್ರತಿಮಲ್ಲಂ ಮಲ್ಲಪೋರ್ದು ಸಿಂಹನಾದದಿನಾರ್ದ್ವ 
(ಅರ್ಥನೇ. 6-69 ವ). [ಮಲ್ಲ 4+ ಪೋರ್‌] 

ಮಲ್ಲವೋರ್ಕೆ (ನಾ). ಕುಸ್ತಿ; ವಂಲ್ಲಯುದ್ಧ : (ಮಲ್ಲವೋ[ ವೋ, ರ್ಕೆ) 
ಮೊದಲಾದ ರಾಗದ್ದೇಷಹೇತುಗಳಂ ನೆಗಟ್ಟುದುಂ ಕಾಯಗತನುಮಕ್ಕುಂ 
(ಶಾಾರ, ೩0೦೪). [ಮಲ್ಲ 4- ಪೋರ್ಕೆ) 

ಮಲ್ಲಶಾಲೆ (ನಾ). ಕುಸ್ತಿಯನ್ನು ಕಲಿಸುವ ಮನೆ; ಗರಡಿ: ಮನ 
ವಿದೊಂದು ಮಲ್ಲಶಾಲೆ (೧೬5. ೪-೦). [ಸಂ. ಮಲ್ಲಶಾಲಾ] 

ಮಲ್ಲಶ್ರಮ (ನಾ). ಜಟ್ಟಿಕಾಳೆಗ : ಸಾಕಿದೇತಕೆ ಮಲ್ಲಶ್ರಮದಲಿ ನೂಕಿ 
ನೋಡುವೆವಿನ್ನು ಕೈದುಗಳೇಕೆ ದೃಢಮುಷ್ಟಿಪ್ರಹುರಪ್ರಕಟಸತ್ವರಿಗೆ 
(ಕುಪ್ಮಾಕು ೧-೩೯) - ಜಂ.) 


`[ಮಲ್ಲಸಾಲೆ (ನಾ). ಎ ಮಲ್ಲಶಾಲೆ: ಬಣ್ಣಬಣ್ಣದ ಜೀವ ಕತಕತನೆ 


ಕುದಿಯುವವು ಮನೆಯಾಯ್ತು ಮಲ್ಲಿಸಾಲೆ (ಣಂ. 10-00). 
[ಆ ಸಂ, ಮಲ್ಲಶಾಲಾ] 

ಮಲ್ಲಳಿ "ಮಲ್ಲಟ್‌ `ನೋ- 

ಮಲ್ಲಳಿಕಾಅ " ಮಲ್ಲಟಿಗಾಆ' ನೋ. 

'ಮಲ್ಲಳಿಗಡಲ್‌ (ನಾ). ಕ್ಷೋಭೆಗೊಂಡ ಸಮುದ್ರ ; ಅಡಕಿಲುದೆರೆಗಳುಲಿದು. 
ಹಳಚಲು ಮೊಜಹು ಮೊಲಸಿದು ಕಡೆದು ಮಲ್ಲಳಿ [೫ ೫9- ಣಿ]ಗಡಲನೊಡೆ 
ಗಲಸಿ ಕುಡಿದು ಮೊಜಕಿದಡಸಿ . . . ಮೆಟಕಿದುದರರೆ ಪಶ್ಚಿಮವನನಿಧಿ 
(ಸೋಮುತ- ೦-೬೦) - [ಮಲ್ಲಳಿ (ವ ಮಲ್ಲಟ) + ಕಡಲ] 

ಮಲ್ಲಳಿಗಾರ್ತಿ " ಮಲ್ಲಟ್‌ಗಾರ್ತಿ' ನೋ. 

ಮುಲ್ಗಳಿಗಾಅ * ಮಲ್ಲಟ್‌ಗಾಅಿ” ನೋ. 

ಮಲ್ಲಳಿಗೊಳ್‌ * ಮಲ್ಲಟಿಗೊಳ್‌ ' ನೋ. 

ಮಲ್ಲಳಿಸು. ಮಲ್ಲಣಿಸು (ಕ್ರಿ): ೧. ವೃತ್ತಾಕಾರವಾಗಿ ಚಲಿಸು; ಸುತ್ತು; 
ತಿರುಗು: ನಡೆಗುಂ ಕುಲಾಲಚಕ್ರದ ಕಡೆಯೊಳೂ ಮಲ್ಲಳಿಪ ಕೀಲದಂತೆ 
(ಂತ್ಕುಫು- ೨-೨-೬೦). ಮಲ್ಲಣಿಸು : ೨. (ಮೃಗವು ಬೇಟೆಗಾರನಿಂದ 
ತಪ್ಪಿಸಿಕೊಳ್ಳಲು) ಸುತ್ತಾಡು; ಆಲೆದಾಡು : ಹುಲ್ಲೆಯ ಹಿಂಡು 
ಮಲ್ಲಣಿಸಿ ತಲ್ಲಣಗೊಂಡವು (ಸೂಕ್ತಿಸು. ೩-೦೦೭). ೩. ಹಿಂಸಿಸು $ 
ಪೀಡಿಸು : ಮುಬ್ಬಣಿಪ ಜಾಡ್ಕಮಂಂ ಜಕ್ಕುಲಿಪ ತೊದಲುಮಂ ನಿಲ್ಲಲೀಯದು. 
[OT [ಮಲ್ಲಳಿ (ಎ ಮಲ್ಲಟ್‌) 4 - ಇಸ್ಕು] 
ಲ್ಲಬ್‌, ಮಲ್ಲಣಿ, ಮಲ್ಲಳಿ (ನಾ). ೧. ತಿರುಗಾಟ; ಸುತ್ತಾಟ; 
“ಮಲ್ಲಿ ಎ ಶರೀರವ್ಯಾಕುಲತೆ; ಸುತ್ತಿ ಬರ್ಪುದು” (ರ. 
ಶಂ: 0). ' ಮಲ್ಲಬೌಗಾರ್ಶಿ' ಪರಾ. ೨. ದೇಹಕ್ಕೆ ಉಂಟಾಗುವ 
ರೋಗ ಮುಂತಾದ ತೊಂದರೆ : * ಮಲ್ಲಟ್‌_ಶೀರವ್ಯಾಕುಲತೆ, 
ಸುತ್ತಿ ಬರ್ಪೆದು ” (ಕಮದ: ಕಂ. ೦). ೩. ಭಯ ; ಹೆದರಿಕೆ; ಅಂಜಿಕೆ : 
*.ಅಗುರ್ವು , - . ಮುಲ್ಲಟಿ, ತಲ್ಲಟಿಂ, ಅದಿರ್ಪು- ಈ ೧೦ ಭಯಂ " 
(ಕಲಾ: ೫೬-೨೨೩); “ ಮಲ್ಲಟ್‌ ಬೆಜ್ಜರ ಬೆಬ್ಬಳ ತಲ್ಲಟ . . . ನಿಲ್ಲದೆ. 
ಭಯನಾದ" (೪4. 00೪). ೪. ಗುಂಪು; ಸಂದಣಿ: ಲಸತೃ್ರಭಾತ 

ತ ಪೊದಬ್ಜ ಪೊಂಪುಟ*ಯೊಳುಂ ಪೊಂಗಿ ರೋಂಕರಿಪ 

'ಬಗಳೆಂಕೆಗಳಲ್ಲಿ . . . ಪೊಕ್ಕು (ಉದ್ಮರಿ. ೦೦-೦೪). 

ಳ್‌ * ಮಲ್ಲಟ್‌ದಿರಿ' ಪರಾ, ೫. ತುಂಬಿ; 


2 * ಅಲರ್ವಕ್ಕಿ, ಬಂಡುಣಿ, ಪಜಮೆ, ಮಲ್ಲಬ್‌... 


ಮಲ್ಲಬೀ್‌ಗಾರ್ತಿ ೬೯೭೭ ಮಲ್ಲಿ 
ಮುಯ್ಯೆರಡಡಿ - ಈ ೭ ಭ್ರಮರಂ” (₹6: 38-066). ಮಲ್ಲಣಿ, ಬಿನ ವೃದ್ಧಮಾಹೇಶ್ವರನಂ ಮುತ್ತಿಕೊಂಡೆತ್ತಲ (£623, ೬-4). 
೨. `ಮಲ್ಲಣಿಸು' ಪರಾ. ೬, ಮಂಡಲಾಕಾರವಾಗಿ ಸುತ್ತಿ ಮಾಡುವ [ ಮಲ್ಲಿ . ಕೊಳ್ಳ ) 


ನೃತ್ಯ : ರಾಸಕ್ರೀಡೆ : ಗೊಬ್ಬಗೊಳ್ಲತಿಯರಲ್ಲಿಯೆ ಸಾಕೆನೆ ಸಿಸಿದೆಯೊ 
ಮಲ್ಲಣಿಯೆಲ್ಲ? (೧0೦: ೪-0): ೭. ಗೊಂದಲ: ಗಜಿಬಿಜಿ: 
ತತ್ಪುರೀಜನದ ಪೊದಬ್ಬಿ ತಲ್ಲಣದ ಮಲ್ಲಣಿ ಬೀದಿಯೊಳಾದುದದ್ಭುತಂ 


(ರೇ. 4-8)... ೮. ಅಲ್ಲೋಲಕಲ್ಲೋಲ; ಕ್ಷೋಭೆ: ಭಧುಲ್ಲವಸ 
ನೀವೀಗ ಕರ್ಮದ ಮಲ್ಲಣೆಣಿಸ್ಸಿಯ ಕಡುಗಡಲ ಬಿಜುಹೊಯ್ಲಲ್ಲಿಗೆನ್ನನು 
ಸಲಿಸುವರೆ (ಸರ್ಮುರು. 9-30). ಮಲ್ಲಳಿ : ೧. ಇಂತಿಲ್ಲಿಯಾ ಮಲ್ಲಳಿಯ 
ವಂಮಗಕೆ ಸಿಲ್ಕಿ ದುಃಖಸಿದಪಯ್‌ (ಸಂಕ. ೩೫.303). ೮. `ವಂಬ್ಲಳಿ 
ಗಡಲ್‌' ಪರಾ. ೯. ಆಶ್ಚರ್ಯ ; ಬೆರಗು : “ಸಮೂಹ ಬೆರಗುಗಳು 
ಮಲ್ಲಳಯೆನಿಪ್ಪವು ” (ಕರ. 6). [ದೇ.॥ ತೆಲು. ಮಲ್ಲಡಿ] 
ಮಲ್ಲಟಾಗಾರ್ತಿ, ಮಲ್ಲಳಿಗಾರ್ತಿ (ನಾ). (ಕೆಲಸವಿಲ್ಲದೆ) ಅಲೆದಾಡು 
ದವಳು; ತಿರುಗಾಡುವ ಸ್ವಭಾವದ ಹೆಂಗಸು: “ ಮಲ್ಲಟ'ಗಾರ್ತಿಯೆನೆ 


ಸುತ್ತಿಬರ್ಪಾಕೆಯೆಂದು ಪೇಬ್ವರ್‌ ಸುಗುಣರು * ' (ಕಕ್ಕಿ. ೨ಬ). 
ಮಲ್ಲಳಿಗಾರ್ತಿ : "ಮಲ್ಲಳಿಗಾರ್ತಿಯೆನಲು ತಿರುಗಾಡುವ ಸ್ಟ್ರೀಯಕ್ಕುಂ” 


(ಕರರ. ಇ): 
ಮಲ್ಲಬೀಿಗಅ 4 ಎತ್ತಿ (ಆ - ಇತಿ)] 
ಮಲ್ಲಬ್‌ಗಾಟಿ, ಮಲ್ಲಳಿಕಾಅಿ, ಮಲ್ಲಳಿಗಾಅ (ನು). ೧. ಸುತ್ತಾಡು 
ವವನು; ಅಲೆದಾಡುವವನು : 'ಮಲ್ಲಟೌಗಾರ್ಶಿ' ಪರಾ. ಮಲ್ಲಳಿಕಾಜಿ: 
೨. ಕ್ಷೋಭೆಯನ್ನುಂಟುಮಾಡುವವನು ; ತಳಮಳವನ್ನುಂಟು 
ಮಾಡುವವನು : ಜವ್ವನದ ಸೂಜ್‌ಕಾಅಂ ಮನದ ಮಲ್ಲಳ[೫೫: ಣಿ) 
ಕಾಜಂ ಚಿತ್ತದ ದಳವುಳಿಕಾಜಂ ಬಂದೆಂ (ಸಂರ. 0೨-೩). ಮಲ್ಲಳಿಗಾಅ: 
೩. (ದಟ್ಟಹೆಜ್ಜೆಯಿಟ್ಬಿ) ನಡೆದಾಡುವವನು : ಬೆಳೆಪ್ಪತಿಪ್ಪ 
ಆರಳೆಲೆಯರಸಂ ಮಾಗುಯ್ಸಳ ಮಲ್ಲಳಿಗುಅಂ ಹೊಂಗಡಗದ ಲಿಂಗಮಂತಂ 
[ ಮಬ 4+ - ಕಾಜ) 
ಮಲ್ಲಣಿಗೊಳ್‌.  ಮಬ್ಬಳಿಗೊಳ 
ತಲ್ಲಣಗೊಳ್ಳು : ಮುಳಿದಡ್ಡವಾ 
ಗೊಂಡೊಳೆಸಾರ (ಕಣ: ೩೦0), ೨. ಗುಂಪುಗೂಡು ; ಒಟ್ಟಾಗು: 
ಕಲ್ಲ ಗವಿಯೊಳಗೆ ಕಟ್ಟಲೆ ಮಲ್ಲಬ್‌ಗೊಂಡಿರ್ದ ತೆಜಿದಿನಿರ್ಪುವು (ಸೂಸು, 
4-083). ೩, ಪಕ್ಕಕ್ಕೆ ಸರಿ.--ಚಲಿಸು : “ಮಲ್ಲಟಿ'ಗೊಂಡುದು ಸರಿದು 
ಮೋಸರಿಸಿದುದು” (1269. 383). ಮಲ್ಲಣಿಗೊಳ್‌ : ೧. ದೇವ ದೇವ 
ಜನನಮರಣಕ್ಕಂಜಿದೆಂ ಮಾಯೆಗೆ ಮಲ್ಲಣಿ (8:89. 9]ಗೊಂಡೆಂ ತಾಪ 
ತ್ರಯಕ್ಕೆ ತಲ್ಲಣಿಸಿದೆಂ (೬೩6. ತ- 30೬-೩)- ೪, ಕ್ಷೋಭೆಗೊಳ್ಳು: 
ತಳವಂಳಗೊಳ್ಳು : ಬಸವರಾಜಂ ಪೊಗಳ್ತೆಗೆ ತಲ್ಲಣಿಸಿ ತಗ್ಗಿ ಮಲ್ಲಣಿ 
ಗೊಂಡಾಗಳಾಗಳಿನ ಸಂಗತಿಗೆ ಹೊಸಹೊಸಗೀತಮಂ ಕೇಳಿಸುತ್ತಿರ್ದ 
ಸಮಯದೊಳು (086. 6-೬೦); ನದೊಳ್‌  ಮಲ್ಲಣಿಗೊಂಡು 
ಮಶ್ಕಾಸನಾದಿ ಮುರ್ಯೋಧನಸಹೋದರರ್‌ .-. ಪಾಂಚಾಲರಾಜ 
ಬಾಲಕನನೊತ್ತರಿಸುತ್ತುಂ ಮುತ್ತುವುದಂ ಕಂಡು (ಮಜಾನೇ, ೦೨-೨೦೩ ನ). 
ಮಲ್ಲಳಿಗೊಳ್‌ : ೧: ತಲ್ಲಣಿಸಿ ಮಲ್ಲಳಗೊಂಡು ಪೋಳಲೊಳಗಣ 
ಬಾಲವಿಹೆಗಂಗಳನೆಜಂಕೆಯೊಳಿಜುರಕಿಕೊಂಡು ಪಾಅಲನುವಾಗಿ ತೂಜ 
ಲ್ಲೊಂಬಿನೊಳಿರ್ಪ ವಿಷಂಗಸಂಕುಳದಿಂದ (೧೦೯: ೦-03 ವ); ತೀವ್ರ 
ಕಂಪನಮೆರ್ದೆಗಾಗೆ ತಲ್ಲಳಿಸಿ ಮಲ್ಲಳಿಗೊಳ್ತೆರರಾತಿಭೂಪರರ್‌ (ಉಕ, 
೨. . ಸೇಪಗೆಯ ಕಂಪಿಂಗೆ ಕಂಪಿಸಿ ವಂಬಳಿಗೊಂಡೊಲ್ಲದೆ. 
ಐರಿತಂದು ಸಾಗರದಿಂ ಪೂದೋಂಟದ, ಪ್ರಸೂನಣಲ 
(೧05. ೨-೬೦ ಎ); ಕಣ್ಣೊಳಂ ಮಯ್ಕೊಳಂ 
ಮಲ್ಲಿಕಾ. -ಣಿ]ಗೊಂಡು ಘೊಳ್ಳೆಂದು 


[CY 


(o4s. ೧೦-೦೧೩). 
ಮಲ್ಲಟ್‌ಗೊಳ್‌, 
ಭಯಗೊಳ್ಳೂ; 


(ಕ್ರ): ೧. 


ಬ್ದ ಗಿಳಿ ಮಲಬಿ 


ನನಂಡಲೆದು ಬಂಡುಣ್ಯಲ್ಲಿ 


ಪ್ಪ ಚೆಲ್ಲೆ ಎಲ್ಲರೆರ್ದು 


೬ ಥ್ರ 


ಮಲ್ಲಬಾದಿರಿ (ಕ್ರಿ). ಗುಂಪಾಗಿ ಸುತ್ತಾಡು : ಅಭಿಗಲ್ಲಿಗೆ ಮಲ್ಲಲದಿರಿವ 


ಪಲ್ಲ ಪ ತೆಲ್ಲಯಿಸಿದ ದುಲ್ಲಗಿಳಿಯ ಸವಿನುಡಿಗೆ . . . 
ಬೆಲ್ಲಂಗೋಲ್ವಿಲ್ಲನ ಮುಲ್ಲಿಗೆಸರಲ ಜಲ್ಲಣೆಗೆ ತಲ್ಲಣಂಗೊಂಡು (ತಿಕ್ಕ. 


tue) [ ಮಲ್ಲಟ್‌ 4 ತಿರಿ, ] 
ಮಲ್ಲಾಗರು 'ಮಲರೋಗ' ನೋ. 
ಮಲ್ಲಾಚಾರಿ (ನಾ). ಒಬ್ಬಾಶನ ಹೆಸರು : ಬರೆದಂ ಇಳ್ವಿಡೆ ಮಲ್ಲಾಜಾರಿ 
(ಎಕ. xiv, sus. 69-91 , 910). [ಮಲ್ಲ 4- ಆಚಾರಿ] 
ಮಲ್ಲಾಮಲ್ಲಿ (ನಾ). ೧. ಜಟ್ಟಿಗಳು ಮಾಡುವ ಯುದ್ಧ : ಭೀಮಸೇನ 


ಸಹದೇವ ನಲಲ ಯುಧಿಷ್ಠಿರ ಘಟೋತ್ಕಚಾದಿಗಳೊಡನೆ ದುಲ್ಲಾದುಲ್ಲಿಯಾಗಿ 
ಕಾದುವ ರುಂಭಸಂಭವನಲ್ಲಿಗೆ ದುರ್ಯೋಧನಂ ಬಂದು (ಕಂಠಳಾ. ೧೦-೪೬ ೨); 


ಬಲ್ಲರನುಹದದೆ. 


ಮಲ್ಲಾಮಲ್ಲಿಯೊಳಂನ್ನ,. 
ಬಲ್ಲಾಳ್ತನದಿನ್ನಾಹೆದಮಲ್ಲನ 
(3382. ೫1-133-೭ ನ 1007); 
ವೆಲ್ಲದಿವಳು ಬಿಡಳೆನ್ಸೆ (೪0೫9. ೩೨-೦೨೦). ೨- ಹುರುಡು ; ಸ್ಪರ್ಧೆ: 
ಪೈಪೋಟಿ 2 ಅಂತುಭಯವರೂಧಿನಿಯ ವರೂಥಂಗಳ್‌ ಮಲ್ಲಾಮಲ್ಲಿ 
ಯಾಗೆ ಕಾದುವಾಗಳ್‌ (ಕರಣ ೧೦-೯೦ ಐ) ; ಸಿಂಗಣನ್ರಿಪನ ಹಯಶ್ರೇಣಿ 
ಕಳ್ಪಾಂತಧಾರಾಧರ ಮಲ್ಲಾಮಲ್ಲಿಯೊಳು ಯಾದವಗಜಘಟಿಯೊಳು ತಳ್ತುದು 
(2993. 1x-i» ೩೪-೨೩ ; 1288) ; ಈ ದೇಶದಲ್ಲಿ ಅಧಿಕಾರಲಾಲಸೆಯ 
ಮಲ್ಲಾ ಮಲ್ಲಿಯಲ್ಲಿ ಶಿಷ್ಟರಾರು ? ದುಷ್ಪರಾರು? (ಕಂಜಶ೦- ೬'ಮುನ್ನುತಿ),. 
೩. ದುಃಖದ ತೀವ್ರತೆಯಿಂದ ಮಾಡುವ ಗೋಳಾಟ ; ಕರ್ಣಂಗಳಿಗ 
ಮಂಗಲಧ್ವನಿಗಳಂ  ನೆರಪುವಬಲೆಯರ ಮಲ್ಲಾದುಲ್ಲಿಯ ಒಹಿಂಗದೊ 
ತ್ತೊತ್ತೆಯಿಂ ಮೆಯ್ಯನೊತ್ತುವ ಜನದ ಜಂಗುಳಿಯ ಕಾಲೂಜಂರಿದೆನಿಸಿ 
ನೆರೆದ ಹಲವಂಗದಸ್ಥಿಗಳನಾರಯ್ಯೊತ್ತ ಹೊಕ್ಕನಾ ಸುಡುಗಾಡನದನೀಶನು 
[ಸಂ.] 


(x39. ೦೦-೪೦). 
ಮಲ್ಲಾರ `ಮಲಾರ,' ನೋ. 
ಮಲ್ಲಾರತೋರಣ (ನಾ). ಬಳೆಮಲ್ಲುರದ ಆಕಾರದ ಕುಚ್ಚುಗಳಿರುವ 

ತೋರಣ ; ಮೇಲೆ ಪುಷ್ಪತೋರಣ.: `ಮಲ್ಲಾರ ` ತೋರಣಗಳವೆ 

(ಖೂಮುವಾ, 9೬). [ಮಲ್ಲೂರ (೬ ಮಲಾರೈ) ... ತೋರಣ] 
ಮಲ್ಲಾಳಿ (ನಾ). ಒಂದು ಬಗೆಯ ಮರ ಲುಳಿ, ಅಬನಾಸ್ಮಿ 

ತುಂಬುರುಸು (ಕೈ 30. ೩೦-೬೦೦) ; ಮರಗಳ: ;... ಹೆಬ್ಬಲಸು, ಕರೇ, 

ಮಲ್ಲಾಳಿ, ಕೂವೆ (ನಮ್ಮನು: ೨೩೬). 13. 
ಮಲ್ಲಿ (ನಾ). ೧. ಮಲ್ಲಿಗೆಜಾಶಿಯ ಒಂದು ಬಗೆಯ 

ಸುಗಂಧಯುಕ್ತವಾದ ಅದರ ಹೂವು: ಜಂದಿ 

ಕೇದಗೆ ಮೊಲ್ಲೆ ಮಲ್ಲಿ. ಮಂದುರದುಪಾರಚೂತಲತೆಯೂಥಿಕೆ ಸಂದ 
ವಸಂತದೂತಿ (ನರ೯ಕ್ಳ. 0೩-೫೬) ; ಮಲ್ಲೀರು; ಮಮಿಳಿತಧಮ್ಮಿಲ್ದೆ 

(ಉಕ: 9-03) ; ಮುಲ್ಲೀವಲ್ಲೀಕುಂಜಪುಂಜರಂಜಿತಮಾದೊಂದು 

ಗಳಾಶ್ರಮದ ಪೊಜಿವಳೆಯದ ತೋಂಟದೊಳಾಟದ : ಕಿಹುವರೆಯದ. 

ಕುಪರರಿರ್ವರದಟಿಂ ತಡೆದು ಹಯದುಂ ಕಟ್ಟಿದರೆ. ಗಡ! 

(ಇಾರುಕೃ- ೧೪6-3). ೨. ಒಂದು ಬಗೆಯ ಸಸ್ಯ : “ಆವಾಕ್ಟರ್ಣ 
ಕಜೆ” (೬೩0. ಲ. ೩: ಒಂದು ಬಗೆಯ ಮಣ್ಣಿನ 
ಪಾತ್ರೆ : “ಕಳಸಗೆ ಕೌಶಿಕೆ ಮಲ್ಲಿಯೆನಿಕ್ಕು - ಮನ್ಲಿಗೆಯೆನಿಕ್ಕು]” 
(ಖುಂಗರಾ- ೬೨-೨೩)- ೪. ಒಬ್ಬಾಕೆಯ ಸ್ಮಧರಯ್ಯ ಮಲ್ಲಿ 
ಪೊಸವ್ವೆಗ್ಗೆ ಕೊಟ್ಟ ಸ್ಥಿತಿಕ್ರಮಂ (ವಕ, ೪1 ಕರೂರು. ೯-8; ಸು- 900?) 


ಎ. ಕೊಳ್ಳೇ ಮಲ್ತಿ ಕೊಂಕುಳ ಕೂಸ (ಗಾರೆ). 


ಮಲ್ಲಿಕ 


೫. ದೀಪವನ್ನು ಹಿಡಿದಿರುವ ಹೆಂಗಸಿನ ವಿಗ್ರಹ : ಎಲೆಲೆ ! ದೀಪದ 
ಮಲ್ಲಿ... ನೀನೆ ಕಂಚಿನ ಬೊಂಬೆ ? ಅಲ್ಲ, ಮಿಂಚಿನ ಹಂಬೆ ! (ರೀಶಮು- 
0-0), “ದಿ: ರಾ. p ಈ ಅರ್ಥದ ಪ್ರಯೋಗದ ವ್ಯುತ್ಪತ್ತಿ 
ದೇಶ್ಯವೇ ಎಂಬುದು ವಿಚಾರಣಾರ್ಹ. ೬. (ಜೈ ಕೈನ] ಒಬ್ಬ ತೀರ್ಥಂ 
ಕರನ ಹೆಸರು: ಮಲ್ಲಿನಾಥ: ವೃಷಭ ಅಜಿತ... ಮಲ್ಲಿ ಮುನಿ 
ಸುವ್ರತ ನಮಿ ನೇವಿ: ಪಾರ್ಶ್ವ ವಃ 'ಮೂನರೆಂಬಿಪ್ರತ್ತುನಾಲ್ವರ್‌ ತೀರ್ಥಂ 
ಕರರ್‌ (3 ಫಂ: ೪೦3) : ಗಂಧಕುಟಿಯೊಳ್‌ ಕರಮೆಸೆದಂ ಭುವನವಲ್ಲಭಂ 
ಮಲಜಿನಂ (ಮಣಿ. ೦೪-೨೦4). [ಸಂ. ಮಲ್ಲಿ, ಮಲ್ಲೀ] 

ಮಲ್ಲಿಕ (ನಾ). ಕಂದುಬಣ್ಣದ ಕೊಕ್ಕು ಮತ್ತು ಕಾಲುಗಳಿರುವ ಒಂದು 
ಬಗೆಯ ಹಂಸ ; “ಕಾಲ್ಮೊಗಂ ಮಾಸೆ ಮಲ್ಲಿಕಾಖ್ಯಂ (ಹಂಗರ 30-0). 

[ಸಂ.] 

ಮಲ್ಲಿಕಾಕ್ಷ (ನಾ). ೧. ಒಂದು ಬಗೆಯ ಕುದುರೆ ; ಬಿಳಿಯ ಕಣ್ಣಿರುವ 
ಕುದುರೆ ; “ಬಿಳಿಯ ಕಣ್ಣಿರೆ ಮಲ್ಲಿಕಾಕ್ಷನಕ್ಕುಂ” (ಶುಂಗರಾ, 63-03); 
ನಯನಂಗಳ್‌ ತೊಳಗುವ ಬೆಳ್ಳಿಯ ಕಣ್ಣಂ ಪೋಲೆ ಮಲ್ಲಿಕಾಕ್ಷಂ (8ಕ್ಕತಾ- 
೨-೩೭), ವಿ: ಇ ಮಲ್ಲಿಕ: “ಮಾಸಿದ ಕಾಲ್ಮೊಗಂಗಳಿಂ 
ಗಳೆಂಬುದು” (ಹಾಯು. ೪೨-೯೯). [೫ಂ. 

ಮಲ್ಲಿಕಾಮಾಲೆ (ನಾ). ೧- ಮಲ್ಲಿಗೆ ಹೂವಿನ ಹಾರ, ೨. [ಛಂದ]ಅಕ್ಷರ 
ಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರುಛಂದಸ್ಸುಗಳಲ್ಲಿ ಹದಿ 
ನೆಂಟನೆಯ ಧೃತಿ ಎಂಬ ಛಂದಸ್ಸಿನ ಒಂದು ವೃತ್ತ : ಸಂದುದಿಂತಿದು 

ಮಲ್ಲಿಕಾಮಾಲೆಯೆಂಬುದು (ಛಂರೋಂರಿ. ೨-೦೬೮) : ಸಂಸ್ಕೈತದೃತ್ತಗಳ್ಲಿ 
ಕುಮುದ , , , ಮಲ್ಲಿಕಾಮಾಲೆ ತರಳ ಮೊದಲಾದವುಗಳನ್ನು ಹೆಸರಿಸ 
ಬಹುದು (ಕರೋಶಿ. ೩೦). [ಸಂ, ಮಲಿಕಾಮಾಲಾ; 

ಮಲ್ಲಿಕಾಮೋದ (ನಾ). ಮಲ್ಲಿಗೆಯ ಸುವಾಸನೆಯು ಹರಡುವ 
ಹರಡುವ ಕೇರ್ತಿಯುಳ್ಳವನು: £ ಚಾಳುಕ್ಯರಾಜನಾದ ಎರಡನೆಯ 
ಜಯಸಿಂಹನ ಒಂದು ಬಿರುದು : ಮಾರ್ಪ್ಪಡೆಭೀಮಂ ಮನ್ಲಿಕಾಮೋದಂ 
ಕೀರ್ತ್ತಿವಿದ್ಯಾಧರಂ (೫೪33 ೫೫೬ 30- ಚುಳುಕ್ಕಾಭರಣಂ 
ದುಭ್ಲಿಕಾಮೋದಂ ಮಾಪ್ರ 


= ಮುಲ್ಲಿಕಾಕ್ಷಂ 


; 16019) ; 

ರುಯಗಜಕೇಸರಿ (ಎಳ. ೪1, ಕಿಂ. 
03೩-೬ ; 2010) [ಸಂ.] 

ಮಲ್ಲಿಕಾರ್ಜುನ (ನಾ). ೧. ಶಿವನ ಒಂದು ಹೆಸರು: ರಂಚವಟ್ಟಿ ವೀರಾ 
ಭದ್ರ ಬರಟಹಳಿ ಮಲ್ಲೆಗವಡ ಯಿದರ ಕುಲದೇವರು ಮಲ್ಲಿಕಾರ್ಜುನ 
(ಕ. mm (x): ಗುಂಠ್ಮುಶೇ- ೩೦-೭೩ ; 3128) ; ಕಲ್ಲರಳಿ ಹೂವಾಗಿ 
ಎಲ್ಲರಿಗೆ ಬೇಕಾಗಿ ಮನ್ಲಿಕಾರ್ಜುನನ ಶಿಖರಕ್ಕೆ ಬೆಳೆಣಗಿ ಬಲ್ಲವರು ಹೇಳಿ 
(ಸರ್ನಕ್ಕ- ೨೦೫). ೨. ಈಗಿನ ಆಂಧ್ರಪ್ರದೇಶದ ಕರ್ನೂಲು 
ಜಿಲ್ಲೆಯ ಶ್ರೀಶೈಲದಲ್ಲಿ ಸ್ಥಾಪಿತವಾಗಿರುವ ಶಿವಲಿಂಗದ ಹೆಸರು : 
ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನ ದರ್ಶನಮಾಡಿಕೊಂಡು ಬರಬೇಕೆಂದಿ 
ದ್ವೇನೆ (6): ಹ: ಒಬ್ಬಾತನ ಹೆಸರು: ಮಭಿಕಾರ್ಜ್ನುನಜ್ಸಿ 
ಯುಂದ್ಧಪ್ರಬದ್ಧವೈರಿ % ೪ ೬ ನಳ್ವಂ ನಹಿತವಿಧ್ವೆಂಸಕಂ (26. 1೪ (x), 
ಎಳಂರೂ, ೦೮4-೯ ; 910), [ಸಂ.] 


ಮಲ್ಲಿಕಾವಸಂತ (ನಾ). [ಸಂಗೀತ] ಒಂದು ರಾಗದ ಹೆಸರು ; ಮಲ್ಲಿಕಾ 


ಪಸಂತರಾಗದಲ್ಲಿ ಕೃತಿರಚೆನೆಮಾಡಿದವರಲ್ಲಿ ಮೊತ್ತಮೊದಲಿಗರು ಪಲ್ಲವಿ 
ಶೇಷಯ್ಯರ್‌ಅವರು (ಸಂಗೀತ. 56). [ಸಂ.) 


ಮಲ್ಲಿಕೆ (ನ್‌ೆ.ೊಒಂದು ಬಗೆಯ ಬಳ್ಳಿ ಮತ್ತು ಅದರ ಸುಗಂಧಯುಕ್ತ 
ವಾದ ಬಿಳಿಯ ಹೂವು: “ತೃಣಶೂಲ್ಯಂ, ಮಲ್ಲೀನ, ಭೂಪದೀ, 
ಶೀತಭೀರುಃ-ಈ ೪ ಮಲ್ಲಿಗೆ” (ಇತರಾ. ೦೦೦). ವಿ. ಮಣ್ಣಿನಿಂದ 
ಮಾಡಿದ ಒಂದು ಬಗೆಯ ಪಾತ್ರೆ: “ಕಳಸಿಗೆ ಕಾಶಿಕೆ ಮಲ್ಲಿಕೆ ಮಲ್ಲಿ 
ದುಲ್ಲಿಗೆಯೆನಿಕ್ಕುಂ” (ಮುಂಗಳಾ- ೬೨-೨೩)- ೩. ದೀಪಸ್ತಂಭ. [ಸಂ.ಮಲ್ಲಿಕಾ] 


೬೯೭೮ 


ಮಲುಕ್ಕ 


ಮಲ್ಲನಂತೆ ದ್ವಂದ್ವಯುದ್ಧ ಕ್ಕೆ ಆಹ್ವಾನಿಸು ; ಚಾಣೂರ 
ಕ್ಕುವುದಕ್ಕೆ ಶ್ರಮಮಂ ಮಾಡುವಂತೆ ಗಜಮಲ್ಲನೊಳ್‌ 
ಪ್ರತಿಮಲ್ಲಂ ಮಲ್ಲವೋದುಗ (ಅರನೇ. 6-6೪ ಇ). *[ಮಲ್ಲ 4+ ಇಕ್ಕು] 
ಮಲ್ಲಿಗೆ (ನಾ). ೧. ಎ ಮಲ್ಲಿಕೆ ೧: “ಮಲ್ಲಿಗೆ ವಿಚಕಿಳಂ " (ಕಗ. 
. ಮಧುಮಹೋತ್ಸವಮಾದೊಡ 
ವಿಟ್ಟೊಡಂ ನೆನೆವುಃ ನ್ನ ಮನಂ ವನವಾಸಿದೇಶಮಂ 
(ಶಂಕ. ೯-೩೦) ; ಮುರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದುದಕವ 


ನೆಜ್‌ದವರಾರ: 


ಮಲ್ಪಿಕ್ಕು (ಕ್ರಿ). 


$ (ಮಾರೇ, ೨. ೧೦-೩); ಮರುಗ ಮಲ್ಲಿಗೆ ಕೆಂಜಾಜಿ 
ಸಂಖಗೆಗಳ ಪರಿಮಳಪುಷ್ಟದ ಮಾಲೆ ಮೆಜದುವು (1080. ೨೦-೩4). 
9| ೨. ಎ ಮಲ್ಲಿಕೆ ೨: “84ಸಿಗೆ ಕೌಶಿಕ ಮಲ್ಲಿಗೆಯೆನಿಸಿಕ್ನು [೧೫೬ 
ಮುಲ್ಲಿಯೆನಿಸಿಕ್ಕು] ' (ಮಂಗರಾ- ೬೨-೬೨). 
[ಆ ಪ್ರಾ. ಮಕ್ತಿಅ./ಸಂ. ಮಲ್ಲಿಕಾ] 
ಮಲ್ಲಿಗೆಗೋಲ (ನಾ). ೧. ಮಲ್ಲಿಗೆಯ ಹೂವನ್ನು ತನ್ನ ಬಾಣ 
ವನ್ನಾಗಿ ಮಾಡಿಕೊಂಡವನು ; ಮನ್ಮಥ: ಮೃಗಪಕ್ಷಿಗಳಿರಾ ಮಲ್ಲಿಗೆ 
ಗೋಲನ ಕಂಡರೆ ತೋಟಕಿಂದು ಸೊಲ್ಲಿಸಿದಳು (ಛೋಶಕ ೯-೬೨). . ೨. 
[ಜೈನ] ಬಾಹುಬಲಿ ; ಸಲ್ಲದು ನನಗೀಗ ಬಹುದಕೆ ಹೋಗೆಂದು ಮಲ್ಲಿಗೆ 
ಗೊಲನಾಡಿದನು (668, ೯6-೨೨). [ಮಲ್ಲಿಗೆ + ಕೋಲ್‌, - ಅ] 
ಮಲ್ಲಿಗೆಬಾಣ (ನಾ). '- ಮಲ್ಲಿಗೆಗೋಲ ೧; ಸೊಗಯಿಸುವ ಶಕುನಿ 
ಮಂಜಮ ನೋಡಿರಯೊಲಿದು ಮಲ್ಲಿಗೆಬಾಣನದನು ಮೆಖ್ಚನೆಯೇರಿ [CT 
09 ೧೮). (ದುಲ್ಲಿಗೆ ಎ ಬಾಣ) 
ಮಲ್ಲಿಗೆವಾವಿ (ನಾ)- ಒಂದು ಊರಿನ ಹೆಸರು ; ಮಲ್ಲಿಗೆವಾವಿ ಅಂತೆ ಬರೆ 
ಪಾಲ್‌ಗೊದ್ದು ಎಂಬ ಪುಣಿಸೆ ಅಂತೆ ಬರೆ (ಬ್ಲಂಂ. ೧೪೨೦, ೦೦-೦೮೬; 967). 
[ದುಲ್ಲಿಗೆ 4... ಬಾವಿ] 
ಮಲ್ಲಿನಾಥ (ನಾ). [ಜೈನ] `ಇಪ್ಪತ್ತುನಾಲ್ಕುಜನ ತೀರ್ಥಂಕರರಲ್ಲಿ 
ಒಬ್ಬ: ರಾಗದ ಪೆರ್ಚಿಂದಭಿಷೇಕಮುಂ ದಿವಿಜನಾಥಂ ಮಲ್ಲಿನಾಥಂಗೆ 
ಮಾಡಿದನೆಂಟುಂದೆಸೆಯಂ ಪಳಂಚಲೆವಿನಂ ಗಂಭೀರಭೇರೀರವಂ (ಹಂತ, 
[ಸಂ.) 
ಮಲ್ಲಿನಾಥಿ (ನಾ). ೧. ಮಲ್ಲಿನಾಥನೆಯ ಪ್ರಸಿದ್ಧವಿದ್ವಾಂಸನು 
ಂಸ್ಕೃತಕಾವ್ಯಗಳಿಗೆ ಬರೆದ ವ್ಯಾಖ್ಯಾನ.- ಟೀಕೆ. ೨. (ಆಲಂ) 
ವಿವರಣೆ ; ವ್ಯಾಖ್ಯಾನ ; ಕೆಂಡ ಏತಕ್ಕೆಂಬ ಓಗ್ಗೆ ಹೆಚ್ಚಿನ ಮಲ್ಲಿನಾಥ 
ಬೇಕಾಗಲಿಲ್ಲ (86೧. ೨೬೪); ನಗೆಯ ಮಾತಿಗೆ ಮಲ್ಲಿನಾಧಿ ಏಕೆ ? (ತಿಂತುತ 
€ ಮುನ್ನುತಿ). [ಆಸಂ. ಮಲಿನಾಥೀಯ] 
ಮಲ್ಲಿಯೂರ್ರ (ನಾ). ಒಂದು ಊರಿನ ಹೆಸರು ; ಪಶ್ಚಿಮಭಾಗಾ 
ಪಸ್ತಿತ ಮಲ್ಲಿಯೂರ್ಗ್ರಾಮದುಧಿವಸತಿ (ಮ್ಮ, 0೯೯, ೩೦-೨೦; 6%). 
[ದುಲ್ಲಿ 4 ಊರ್‌] 
ಮಲ್ಲಿಸೇನ (ನಾ). ಒಬ್ಬಾತನ ಹೆಸರು: ಮಲ್ಲಿಸೇನಭೆಟಾರರ ಗುಡ್ಡಂ 
ಚಜಕೆಜ್ಟ್ಯಯ್ಯಂ ತೀರ್ತ್ಯಮಂ. ಬನ್ನಿಸಿದ೦ (ಕೆ. 1, ೪-0: ಸು. 
[ಸಂ.] 
ಮಲ್ಲು. ಮಲ್‌ (ನಾ). ಒಂದಂ ಬಗೆಯ ತೆಳುವಾದ. ಬಿಳಿಯ ಹತ್ತಿ 
ಬಟ್ಟೆ: ಮೈಯಲ್ಲಿ ಬಿಳಿಯ ಮಲ್ಲಿನ ಷರ್ಟು. ಉಟ್ಟುದು ಮರ್ಸ್‌ರೈಜ್‌ 
ಧೋತರ (4. ೩೫). ಮೆಲ್‌ : ಲಾಂಗ್‌ಕ್ಲಾತ್‌, ಚೀಟಿ, ವಾಯಿಲ್‌, 
ಮಸ್ಲಿನ್‌, ಮಲ್‌ -- ಇದನ್ನು ಸಾದಾನೆಯ್ಲೆ ಉಪಯೋಗಿಸಿ ನೇಯುವರು 
(ಸ್ಮಕರಿ- ೭೩)- "ಮಸ್ಲಿನ್‌" ಪರಾ. 
[5೧ ಇಂ. ಬಟ: / p ಇದು ಹಿಂದಿಯ " ಮೆಲ್‌ಮಲ್‌ " ಎಂಬುದರ 
ಸಂಕ್ಷಿಪ್ತೆರೂಪ] 
ಮಲುಕ್ಕ 'ಮಲುಗ” ನೋ. 


30 


0೬-೦೬೬). 


30 


900) 


465 


ಮಲ್ಲುಕ್ಕ 


ಮಲ್ಲುಕ್ಕ (ನಾ). ಅಧಿಪಶಿ; ಆ ನಶಲೋಕಪಾಲಕನ ಖಾನ ವಜೀರ 
ಮಲ್ಲುಕರ ಲೆಕ್ಕಿಸಬಾರದೇನೆಂಬೆನವನ ಸಂಪದವ (ಕುಣಸಾಂ: ೦೭-೨೩) ;. 
ತೊಟ್ಟ ಜೋಡಿಟ್ಟೊಡವೆ ಪಿಡಿದ ಬಾಳೆಲ್ಲಮಂ ಮಲ್ಲುಕರ್‌ ಬಿಬ್ಬೂ ಟ್ವರ್ತಾಂ 
ತಾಮೆ ಪಂತಂದಳೆದು (84ಎ: ೨-೦೦೪). 

[೨ ಅರ. ಹಿಂ. ಮಲಿಕ್‌ ; ಮಠಾ. ಮಲೀಕ] 
ಮಲ್ಲುಕಪದವಿ (ನಾ). ಅಧಿಪತಿಯ ಸ್ಥಾನ : ಸುರುತಾಳನು ಬಾದುರನನ್ನು 
ಸನ್ಮಾನಿಸಿ: ಅವನಿಗೆ ಮಲ್ಲುಕಪದವಿಯನ್ನು ಕಟ್ಟಿದನು (ಕುಮಾಸಾಂ. ೪೭). 

[ಮಲ್ಲುಕ್ಕ 4- ಪದವಿ] 

ಮಲ್ಲುಗ. ಮಲ್ಲುಕ್ಕ (ನಾ). ೧. ಒಬ್ಬಾತನ ಹೆಸರು: ದೋರಬ್ಬೈಯ 
ಮಗಂ ಮಲ್ಲುಗ ಕೊಟ್ಟುಯಲ್ಪರಿದು ತುಜುವುಂ ಸೆಜಕಿಯುವನಿಕ್ಕಿಸಿ 
ಕಾದಿ ಸತ್ತಂ (ಟಕ, ೫11, ತಿಶೂ- ೩8-; 130). ಮಲ್ಲುಕ : ೨. ಶ್ರೇಷ್ಠ 
ನಾದ ಮಲ್ಲ,- ಜಟ್ಟಿ: ಆ ಪಟ್ಟಣದೊಳಗೆ ಅತಿರಥರು ಮಹಾರಥರಿಹರು| 
ಸುಪಂತ ಮಖ್ಲುಕರಿಹರು (ಸರ್ವಶ- 308-639. [ಮಲ್ಲ + -ಉಗ] 

ಮಲ್ಲೆ 'ಮೊಲ್ಲೆ' ನೋ. 

ಮಲ್ಲೋಗರ 'ಮಲರೋಗ' ನೋ. 

ಮವಕುಫ್‌ 'ಮೋಕೂಫಿ? ನೋ. 

ಮವಲಂಗಮರ (ನಾ). ಒಂದು ಬಗೆಯ ಮರ; ಆದಿರಾಜ... 
ಮವಲಂಗಮರ. ಹೊಳೆನೆಕ್ಕಿ, ನೆರವಂಬಳೆ. ತುಡೆಮದಿರಂಗಿ, ಹೊಡ್ಡೆಲೆನಗೆ 
(ಮೈಗೂ ೨೫-೬೬). [ಮವಲಂಗ? 4 ಮಕ್ಕ] 

ಮವಾಳ (ನಾ). ಸರಕಾರದ ಧೋರಣೆಗಳನ್ನು ವಿರೋಧಿಸದೆ 
ಹೊಂದಾಣಿಕೆಯಿಂದಿರುವ ರಂಜಕೀಯಪಕ್ಷ ; ಮುಂದಗಾಮಿಪಕ್ಷ : 
ಒಂದು ದೃಷ್ಟಿಯಿಂದ ಮನುಕುಲವೆಂಬ ಶಾಸನಸಭೆಯಲ್ಲಿ ಅವಳು'ಮ: 
ಇಲ್ಲವೆ ಲಿಬರಲ್‌ಪಕ್ಷದವಳು (ಸಃ. ೦೩೩೦): [ ಎಮರಾ. ಮವಾಳ] 

ಮವಾಳಿತನ (ನಾ). ನಯ ; ನಾಜೂಕು : ಒಕ್ಕಲುತನದಿಂದ ಔದ್ಯೋಗಿಕ 
ಕೆಲಸಗಾರಿಕೆಗೆ ಹಳ್ಳಿಯ ಮಂಕುತನದಿಂದ ಪಟ್ಟಣದ ಮವಾಳಿತನಕ್ಕೆ 
ಹೊರಡುವ ಹೊಲಗೇಡಿ ಒಕ್ಕಲ ವರ್ಗ (ಕಣದ: ೧೪೫). 

[ಮವಾಳ್ಳಿ (p * ಮರಾ. ಮವಮಳೀ) 4 - ತನ] 

ಮವಿಂದಿ (ನಾ). ಒಂದು ಸ್ಥಳದ ಹೆಸರು: ತನ್ನನಾಳ್ವ ಪ್ರಭುಮೇರು 

ಬೆಸಸೆ ಮವಿಂದಿಊಜುಳ್ಳುಡುವಟ್ಟಿಯ ಸಮಸ್ತಬಲಮು ಮೇಗೆಟ್ತರೆ , . - 


[?) 


ಇಜ್‌ದೋಡಿಸಿ ಬಿಬ್ಬಿನ್‌ (ಒಕ. ಸ. ಶ್ರೀಸಿವಾ: ೬-೬; 8೨: 280) - 


ಮವುಜೆ 'ವನೌಜಿ' ನೋ. 
ಮವುರಿ 'ಮೌರಿ' ನೋ. 


ಮಶಕ (ನೂ). ಸೊಳ್ಳೆ: ಖಾಂಡವದನದೆಲ್ಲದುಂ ತಟ್ಟಿ ಮೆಡಲ್‌ ಮಶಕ 
ಮಾತ್ರಮಪ್ಪೊಡಂ ಮಿಸುಕಲ್‌ ಛಿದ್ರಮಿಲ್ಲದಂತಾಗೆ ಶರಪಂಜರದೊಳ್‌" 


ಮುಚ್ಚಿ ಮುಸುಕಿದಾಗಳ್‌ (ಶಂಶರಾ- 3-೬ ಐ) ; ಪತ್ತಿದ ನೆತ್ತರ ಪೊಲಸಿಂ 
ದೆತ್ತಂ ಮೊಜಿದೆಜಪ ಮಶಕ ಮಕ್ಷಿಕಮಂ ಸೋವುತ್ತುಂ (ಜಗು. ೯-೫೦) ; 
ಆಖಿಲಸಾಮ್ರಾಜ್ಯಮಮ್ಮಶಕಕೆಣೆಗಂಡು ಬಿಟ್ಟಮಲದೃಶ್ತಿಯಿಂ ಶಿವನೊಳೊ. 
ಡೆವೆರೆದ೦್‌ (ಶವ್ಮರಾ- ೨-೩೬). [ಸಂ.] 

ಮಶಕಾರಿ (ನಾ): ಸೊಳ್ಳೆಯ ಶತ್ರು: ಜೇಡ: “ಮಶಕಾರಿ ಗುಣ 
ಪೃಷ್ಮಮೆನೆ ಜೇಡನೆನಿಸಿಕ್ಕು (ಮಂಗಣ. ೪-0೪). [ಸಂ.] 

ಮಶವಾಳ «ಮಸಿವಾಳ' ನೋ. 

ಮಶಾಣ `ಮಸಣ' ನೋ. 2 

ಮಾಲು, ಮಷಾಲ್‌. ಮಷಾಲು (ನಾ). ದೀವಟಿಗೆ; ಕಕ್ಕಡ : 
ಪಂಜು: ಜ್ವಲಿಸುವ ಮಶಾಲು ಯಾವ ಮದುವೆಗೆ ಹುಡಿ ತೋರು 
ವುದೊ (೧೦೦ರ: 1, ೩೬೯); ಆ ಮಶಾಲುಬೆಳಕಿನಲ್ಲಿ ಖಾನನು ಆ ಇಬ್ಬರು 


ರಾಣಿಯವರನ್ನೂ ಮಹಾಲ್‌. 


ನೋಡಿದನು (ಉಲ್‌. ೩). 


೬೯೭೯ 


15 


40 


ಮಷ್ಟು 


u 


ಮಹಾಲು : ಮಷಾಲು ಕಿಡಿಯಿಟ್ಟು ಆರಿತು (3ಕತೆ- 69) ದೇವಸ್ಥಾನ 
ದಿಂದ ಮಹಾಲುಗಳನ್ನೂ ತರಿಸಿ, ಹೊಳೆಯ ಕರೆಯನ್ನು ಬೆಳಕಾಗಿ ಮಾಡಿಸಿ, 
ತೆಪ್ಪಗಳನ್ನು ತಿರಮಕೂಡ್ಡಿಗೆ ಬಿಡಿಸಿದೆ (8೦ನೆ. ೩೩೦)-* 
ಮಹಾಲ್‌ಚೋರಿ ಎ. ಪಂಜುಗಳ್ಳರು ಮಾಡುವ ದರೋಡೆ: 
ಪಂಜುಗಳ್ಳೆತನ 2 (ಕೈಸೆಗೆ: 21, sss). 
[ + ಅರ. ಮರ್‌ಅಲ್‌ ; ಹಿಂ. ಮರಾ, ಮಶಾಲ"] 
ಮಶಿ 'ಮಸಿ' ನೋ. 
ಮಶಿಕಾಣಿಕೆ `ಮಸಿಕಾಣಿಕೆ' ನೋ. 
ಮಶೀತಿ “ಮಸೀದಿ: ನೋ. 
ಮಶೀದಿ `ವಚೀದಿ: ನೋ. 
ಮಶೀಷ (ನಾ). (?) : ಪ 
ಗರ್ಭವು (ಉಟ: ೨-೩-೦೬ ನ), 
ಮಶ್ರು (ನಾ). ಒಂದು ' ಬಗೆಯ ರೇಷ್ಮೆಬಟ್ಟೆ ; ರೇಶಿಮೆ, ಊರ್ಣ 
ಮಶ್ರು, ಕಿನಕಾಫ ಮೊದಲಾದ ಅಂಗಡಿಗಳು ಅಂದವಾಗಿ ಕಾಣುತ್ತದೆ 
(ಅಂಕ: ೮), [| ಅರೆ. ಮಶರೂಅ; ಹಿಂ. ಮಠರೂ, ಮಸರೂ ; 
ಮರಾ. ಮಶರೂ, ಮಶ್ರೂ, ಮಸರೂ] 
ಮಹಾಲ್‌ "ಮಶಾಲು' ನೋ. 
ಮಹಾಲಚಿ "ಮಷಾಲ್ವಿ' ನೋ. 
ಮಪಾಲು 'ಮಶಾಲು' ನೋ. 
ಮಷುಲ್ವಿ, ಮಷಾಲಚೆ (ನಾ). ದೀವಟಿಗೆಯನ್ನು ಹಿಡಿಯುವವನು ; 
ಪಂಜಿನವನು : ಬೋಯಿ, ಮಷುಲ್ವಿ . . . ಸಂಗೀತಗಾರ ಮೊದಲಾದ 
ವರು ಅಲಾಹಿದಷಾಗಿರ್ದ್‌ಪೇಷಾಕಚೇರಿ ದಾಖಲ್‌ (ಮತಾ, 1 ೨36). 
ಮಪಾಲಚಿ : ನೀನೊಂದು ಮೇಣದ ಬತ್ತಿಯನ್ನು ಹಿಡಿದು ಮಷಾಲಚಿ 
ಯಾಗಿ ಬೆಳಕನ್ನು ತೋರುತ್ತ ನನ್ನ ಹಿಂದೆ ಬಾ (ರೇ28%. ೩). 
[+- ಪಾರ. ಹಿಂ. ಮರಾಲ್‌ಚೀ ; ಮರಾ. ಮಶಾಲಚೀ, ಮಶಾಲಜೀ] 
ಮಹಿ (ನಾ) ೧. ಶಾಯಿ; ಮಸಿ ೨. - ಮಹಿವಿದೈೆ : ಮಷಿಯೆಂಬ 
ಲಿಪಿಕರ್ಮದಿಂ ಜೀವಿಸುವರೇ ಕರಣಿಕರು(ಕೃರುತ- ೬) ೩. ಇದ್ದಿಲು; 
ಆಸಿ ಮಹಿ ಕುರೆ(ಷು) ಪಿಡಿ ಪಿಡಿಕಲ್‌ ಕುಸಿಯುಂ ಪುರಿಯೋಡು ಕೋಡು 
ಕಾವಲಿ ನುಲಿಯಂ ಬೆಸಗೊಂಬರ್‌ ಪಿಡಿದಿರೆಯುಂ ಪುಸಿವರ ಶೂಲಂ ಜಗಕ್ಕೆ 
ಮಲಕಿಯಿಲ್ಲೆಂದಂ (8ಲ್ಮಕು.. ೧೪೪. 'ಮಹೀಚಿತ್ರ' ಪರಾ. ೪. 
ದೀಪದ ಕಪ್ಪೆ ; ಕಾಡಿಗೆ. 'ಮಸಿ` ಪರಾ. [ಸಂ.] 
ಮಹಿವಿದ್ಯೆ (ನಾ). ಶಾಯಿಯಿಂದ ಬರೆಯಬವ ವಿದ್ಯೆ ; ಕರಣಿಕ ವೃತ್ತಿ : 
ಅಸಿಮಷಿಕೃಷಿವಣಿಗ್ವಿ ದ್ಯಾಶಿಲ್ಪಕರ್ಮಂಗಳಿಂ , ಶುದ್ಧವೃತ್ತಿಯಿಂದರ್ಥೊೋಪಾ 
[ಸಂ. ಮಹಿವಿದ್ಯು] 
ಮಷೀಚಿತ್ರ (ನು). ಇದ್ದಿಲಿನಿಂದ ಬರೆದ ಚಿತ್ರ ; ಮಸಿಯಿಂದ ಬರೆದ 
ಚಿತ್ರ: ಹುಲಿಯು ಅಲ್ಲಿಯೆ ಕುಳಿತು ತನ್ನ ಹಿಂಗಾಲಿನಿಂದ ಕುತ್ತಿಗೆ 
ತುರಿಸಿಕೊಳ್ಳುತ್ತಿರುವುದು ಬೆಂಕಿಗೆ ಎದುರಾಗಿ ಮಹೀಚಿತ್ರದಂತೆ ಕಾಣುತ್ತಿದೆ. 
(ಮರತು, ೨೫0). [Xo] 
ಮಷ್ಕಿರಿ `ಮಸ್ಕದ್ಧಿ' ನೋ. 
ಮಷ್ಟು (ನಾ). ಗಸಿ; ಗಷ್ಟು : ಮಡ್ಡಿ: ದೃಷ್ಟಿಚುಕ್ಕೆಯದೊಂದನೆಲ್ಲ 
ಚೆಂದಂಗಳ್ಳೆ ಮಿಟ್ಟಿಹನು ಪರಮೇಷ್ಠಿ ಮಷ್ಟು ಸೃಷ್ಟಿಗೆ ಬೊಟ್ಟು 
(ತಕಕ: ೫೭) ಮಳೆ, ನದಿಗಳಿಂದ ಕೊಚ್ಚಲ್ಪಟ್ಟುಗ ಇವು (ಅದುರುಗಳು) 
ಈಗಿನ ನದಿಗಳ . . , ಪಾತ್ರಗಳಲ್ಲಿ ಒಟ್ಟುಗೂಡುತ್ತವೆ, ಇಂತಹ ಬಂಡು 
(ಮಷ್ಟು)ಗಳಿಗೆ ಮೆಕ್ಕಲು ಮಣ್ಣಿನ ಬಂಡುಗಳು ಎಂದು ಹೆಸರು (ಕರಕ. 
9೬). ` ಮಡ್ಡಿ, ` ಪ! 


ಅದಕ್ಕಾಧಾರವು ಉತ್ತರ 


ರ್ಜನಂಗೆಯ್ವ ವಾರ್ತೆಯುಂ (ಅರ್ಲಿ. ೦೩-೦೬ ನ): 


ಪರಾ. 
ತೆಲು. ಮಪ್ಪು. ಮಸಟ್ಟು ಮಸಡು 


ಮಸ 


ಮಸ (ನಾ). ಕೋಪ : ರೋಷ: ನಾಲ್ಕುದೆಸೆಗಳಿಗೆ ಮಸದಿಂದ ನೋಡಿ 
ಹಲು ಮಣಿಸಲು (ಕಶ್ಮರೀ- ೭-೦೨ ಕೀಳ); ಅಸಮಸಮರಂಗಳೊಳ್‌ ಮಿಗೆ 
ಮಸೆಂ ಬೆಸಂಗಿಡಿಸಿ ಕುತುಪಶಾಹನ ಪೌಜಂ ಪೆಸರ್ವಡೆದಿರ್ಪಂ ರಾಯಂ 
(ao. 3-೬೭). [ಸಂ ಮಶ] 
ಮಸಂಗು 'ಮಸಗು' ನೋ, ಎ 
ಮಸಕ್ಕ, ಮಸಕು, (ನಾ). ೧. ಅಧಿ! ತೆ ಅಶಿಶಯ : 
'ವುದು ನಿನ್ನೆಸಕದ ಮುಸಕಮನೆ ಪೋಲ್ವ ಮಗನಂ ಮಘವಾ (ಜಿತಾ. 
೧-೦) : ಪಸಿನುಡಿಯ ವಿಷವಿಪಾಕದ ಮಸಕದೆ ಮುಖರೋಗಮಾದವೋ |, 
ಲಿನಿತಾನುಂ ಬಸವಲ್ಲದುಸಿರ್ವರೆಂದುಂ ಪೊಸಸಿರಿಯಿಂ ಮೈಮೆವೆತ್ತ ಮಾಯ್ಡ 
ಮನುಷ್ಯರ್‌ (ಕಾರಂಕೂ- 8೬3); ಬಸಿವ ರಕುತವ ಬಳಿದು ಖಾತಿಯ ಮಸಕ 
ದಲಿ ಕೈಮುಜಿದು ಮಿಗೆ ದಳ್ಳಿಸುತ ಹೊಗರಿಡುತ . , . ಪುನರಪಿ ಕಣದ 
ನಂಬುಗಳ (ಕುಷ್ಕಾಂ, ೯-೬). ೨. ರಭಸ; ವೇಗ: ಭೀಮನ 
ಧಾಳಿ ಹೆಚ್ಚಿತು ಹೊಸತು ದಶಕದ ಮಸಕ ಮಿಗಿಲಾಯ್ತು (ನಾಕ: ೦೯-೦); 
ಕುಸುಮಸಾಯಕನ ಕೋದಂಡಟಂಕಾರದ ಮಸಕಮನಿಂಚರಬಿಂದ ಮಸುಳಿಪ 
ಮಜ್‌ದುಂಬಿಗಳಾ ಬನದೊಳಗೆಸೆದಿಹವು (ಕುಣಾಸಾಂ- ೩-೨೬): ೩. ಅಬ್ಬರ ; 
ಆರ್ಭಟ : ಗುರುಲಿಂಗಜಂಗಮವಶದಲಿಂತಿರುತಿರಲಿಕೆ , . . ಮಾಯೆಯ 
ದುಸಕವೆಲ್ಲವು ಮಾದು ಹೋಹುದು (ಶ್ರಶುರ- 06-4); ಮೆಣಕಿದುದಿದಿರಲಿ 
ನಿವಿಳನದಿಗಳ ಮುಜುಕವನು ಮಸುಳಿಸುವ ಮಸಕದ ನಿಆ್‌ಸಿನಲಿ ನೀರುಬ್ಬು 
ಗಳ ರ್ಗೀಷದಬ್ಬರದ , . . ಗೋದಾವರಿ (ತೊರರಾ- ೩-0-0೭). 
೪. ಉಗ್ರತೆ; ಇದೆ : ಮಸಕದ ಹಾಲಾಹಲದೊಡನೆಸೆವಿಂದುವಲೇಖೆ 
ಪುಟ್ಟುವಂದದಿನಾ ರಾಕ್ಷಸನೊಡನೆ ಪುಟ್ಟಿ ದೇವಕಿ ವಸುದೇವಂಗರುಿಯಾಗಿ 
ಸುಖದಿಂದಿರ್ವಳ್‌ (8೭. ೨೩೬೯). ೫. ಉತ್ಸಾಹ ; ಹುರುಪು: 
(ಕರವ: ೬೭) : ಉಬಸಿದವರಾರಾತನ ಮಸಪ 
ಮಸಕದೆಸಕಮನಿಚೀಪರ್‌ (ಕಾವ್ಮಸಾ- 3೩೪ ಕೂದ್ರಕ) ; ಒಂದುದೆವಸಮೊಂದು 
ಮಾಯಾಮತ್ತಹಸ್ತಿ ಮಸಕಂ ಕಾಯ್ದು ಜವಂ ಜವಂಗಮಿದಿರೊಳ್‌ 
ನೋಡಲ್ಕಗುರ್ವಾಗೆ ಮುಂದಿಸಿಮಾವಂದುದು ಕೊಂದುದೆಂದು ಭಯದಿಂ 
ವಿಪ್ರರ್‌ ತೆಳ್ಗೋಡೆ (ಶುತರಾ- 6-೩೭): ಮುಸಕದಿನೆಯ್ದಿ ಕೇಸರಿಯಾಕ್ಕಿದ 
ತಕ್ಕನೆದಾರ್ಗೆ ಮೆಚ್ಚಿ ಬಣ್ಣಿಸಿದಪಿರ್‌ (ಕರ್ನಥಿ. €-೬)- ಓ. ತಳಮಳ; 
ಕ್ಷೋಭೆ : ಸಾಗರದ ದುಸಕದಿಂದುದಯಿಸಿದ 'ಬೊಬ್ಬುಳಿಗಳು (ತಂತ್ರ. ೦೨-೨೦). 
೭: ಸಿಟ್ಟು: ರೋಷ : ಉಡಿಯೆ ರಥಂ ಕೀಲಿಸೆ ಕುದುರೆ ಮುಜಯೆ 
ಪಟವಿಗೆ ಮಸೇದಿನೆಚ್ಚೆಚ್ಚನೊಂದೆ ಸರಲೊಳ್‌ ನೊಸಲಂ (ಊಂಶಣ. 0೦-೯೯): 
ಹಲಧರನ ಮಸಕನನು .. . ಬಲಿಮಥನನೀಕ್ಷಿಸುತ - . . ಇದಿರಲಿ 
ನಿಂದು ಹಿದಿದನು ಬಲಗಯ್ಯ (ಕುವ 
ನಿಷ್ಮುರದ ಸಿಂಹದ ಮಸಕವನು ಸೈರಿಸುವುದೆ ಎಳಹುಲ್ಲೆ (600ಕಾ- 
೮. ಕಾಂತಿ ; ತೇಜಸ್ಸು ; ಮುಸುಕುವುದು ಮುಗಿಲೊಮ್ಮೆ 
ಮಿಗಿಲಹುದೊಮ್ಮೆ (ಕುನ್ಕಾಳ,. ೦೦-೬೭). 


ಗ 


೩0. 


ಬಲನ 


35 


ಮಸ 


ಪರಾ. ೯. ಆಹಾರದೊಡನೆ ಬೆರಸಿ ಕೊಡಬಹುದಾದ ಒಂದು ಬಗೆಯ 
€; 


ಮಂದವಿಷ ; ಇಕ್ಕುವಂದ್ದು: `ಕೆಯ್ಮಸಕ" ಪರಾ: ಮಸಕು 
ಮಸಕಿಗೆ: - ತುಜುವೆಯ ಸೊಪ್ಪನ್ನು ಹಿಸುಕಿ ಮೂಸಿದರೆ... 


ಕೈಮಂಸಕು ಸಹ ಮಾಣ್ಗುಂ (ವೈನಿ ೬6): [ಆ ಮಸಗು] 


ಮಸಕ್ಕ. ಮಂಸಗೆ (ನಾ). ೧. ಸೊಳ್ಳೆ: ಮಸಕಮನಾಂತಿಭಕುಳಿದುಂ ಮಸಕ 
ಮನೊರಸುವವೊಲೊರಸುವುದು ನಿಜಂರದಿಂ (ಕಾರ್ಕೃಕು. ೪-೧49). ಮಸಗೆ : 
೨. ಸಸ್ಮವನ್ನು ಹಾಳುಮಾಡುವ ಒಂದು ಬಗೆಯ ಶಿಲೀಂಧ್ರ: 
ಬೂಷ್ಟು : ಕಾಡಿಗೆರೋಗ : ಮಸಗೆ ಮೂಡಿದ ಹೊಲನು ಮಷ್ಟಪ್ರಸರ 
ದೇಳಿಗೆ ಪಾಪಿಯೋಲಗ ಹುಸಿಯ ಕೊಡುವುದೆ 


(ಕುಠ್ಮಾರ- 6-55) ; ಮೂರ್ಯಸ್ಥಪನ ಸಿರಿ ದುಸಃ ಜೆಳೆಯಂತಾಗ 


ಬಾಳುವೆ ... ಹಸನ 48 


(ಯ 


೬೯೮೦ 


ಮಸಗು 


ದೇನಿಹುದೆ (ಣನ. ೧೪-0೪4), 
ಮಸಕಂಗುಂದಿಸು (ಕ್ರಿ), 
ಚೋಳೆಯ ನಾಃ 


[5ಸಂ. ಮಶಕ) 
ಕಾಂತಿಗುಂದಿಸು: ಕಳಾಹೀನವಾಗಿಸು : 
೨ ಸೂಅಕಿಗೊಂಡಾತನಂ ಮಸಕಕಿಗುಂದಿಸಿ ವಾರ್ಧಿಯಂ 


ಪುಗಿಸಿದಂ ಶ್ರೀಂ 


ನ ಡೆಂಡಾಧಿಪಂ ( ೩909, Ix, ೨3೬೭-೦೬ ನ 1134 )- 
[ಮುಸಕ್ಕ 4. ಕುದಿಸು 
ಮಸಕಂಗುಂದು (ಕ್ರಿ). ೧. ರಭಸವು ಕುಗ್ಗು ; ಆವೇಶವು ಕಡಿಮೆ 


ಯಾಗು; ದುಸಕಂಗುಂದದೆ ಪುಯ್ವರಾತಿಶರಸಂಘಾತಂಗಳಂ ಕೂಡೆ 
ಖಂಡಿಸಿ (ಕಂಶಕಾ- ೧೨-೦೪3) : ಮಸಕಂಗುಂದದರಾತಿಪಾರ್ಥಿವರ ಕಾಂತಾ 


ನೇತ್ರನೀರೇಜದೊಳ್‌ ಬಿಸುನೀರಂ . . - ನೋಡಿ (ಊರನ, ೧-೪): 
೨. ತೀವ್ರತೆಯು ಕಡಮೆಯಾಗು: ಉಗ್ರತೆಯನ್ನು ಕಳೆದುಕೊಳ್ಳು: 
ವಸುಧೆಯೊಳೆ ಶಿವದ್ರೋಹಮನೆಸಗಿದನಂ ಕಂಡು ಸೈರಿಸುವನಾವನವಂ 
ಮಸಕಂಗುಂದದ ಪಾಪಪ್ರಸರಕೆ ಪಕ್ಕಾಗಿ ಭವಸರೋಧಿಯೊಳಾಳ್ಳುಂ 
(ಕೃತಂ: ೪೨-0೨). [ಮಸಕ್ಕ 4. ಕುಂದ] 

ಮಸಕಂಗೊಳ್‌ (ಕ್ರಿ). ೧. ಅಧಿಕಗೊಳ್ಳು ; ಅತಿಶಯವಾಗು : 
ತಣ್ಣುನುಣ್ಣಿಂಪುಗಳ್‌ ಮಸಕಂಗೊಂಡಿರೆ (340. 0-00). ೨. ಉತ್ಸಾಹ 
ಗೊಳ್ಳು : ಸುರತಾಲಯದೊಳ್‌ ಮಸಕಂಗೊಂಡಮರ್ದಪ್ಪಿ ಚಪ್ತಲರ್ದ. 
ವಕ್ಷೋಜದ್ವಯಂ (ಜಸ್ತಿಮಾ. ೦೭-೩೭), ೩. ಕೋಪಗೊಳ್ಳು : ದಾನವರಿಪು 
ಮಸಕಂಗೊಂಡಂ (೩78. ೩-೭೩), [ಮಸಕ .. ಕೊಳ್‌) 

ಮಸಕಂಬೆಟು (ಕ್ರಿ). ಆವೇಶಗೊಳ್ಳು : ಅಮಳ್ಗಳ್‌ ಕರಂ ಮಸಕಂ 


ಬೆತ್ತೆಡೆವೊಕ್ಕು ಮಿಕ್ಕದಟರಾರ್ದಾರ್ದೆಚ್ಚರಾ ಕರ್ಣನಂ (ಕಳಿ. 0೨-004); 
ಪಶುವಂದುಂ ಮಸಕಂಬೆತ್ತವನೀಶಪೆರ್ಬಲ ಬರಲ್ಕಂಡೋಡಲ್‌ 
(ಕೈರಪು.. ೯-೬೮)- [ಮಸಕ - ಪೆಜು) 


ಮಸಕು, `ಮಸಕ್ಕ' ನೋ. 
ಮಸಕ್ಕು 'ಮಸುಕು' ನೋ- 


ಮಸಗ (ನಾ). ಆಯುಧಗಳನ್ನು ಹರಿತಮಾಡುವವನು: ಮಸಗಿ 
ಮುಂದಣ ಬಡಗಿ ಕಮ್ಮಅ . . - ಮಸಗೆ ಮುಚ್ಚಿಗೆ ... ಹರದರ 
ಕೇರಿಗಳಲುಬ್ಬಿಸಿದನುಬ್ಬಿ ಆೌದಬ್ಬರಿಸಿ. ಕೆಪಿ ಹವ್ಯವಾಹನನ (ತೊರ, 


೩-6-೩೨). [ವವಮಸ್ಸೆ 4 -ಗ್ಗ) 
ಮಸಗಿಸು (ಕ್ರಿ). ರೇಗಿಸು ; ಕೆರಳಿಸು ; ದುರ್ಜನರಂ ದುಸಗಿಸಲಾಗದು 
(ಬೀತಿವಾ- 36-6೨). [ಮಸಗು 4 -- ಇಸ್ಕು) 
ಮಸಗು, ಮಸಂಗು (ಕ್ರ) ೧. ಹೆಚ್ಚಾಗು ; ಅತಿಯಾಗು ; ಅಧಿಕ 
ವಿವಿಜಗಣಂ ಕಾರೊಕ್ಕಲೆಂದೊಡುಬೌದವರುರಾತನ ಮಸಪ ವು 
ನಿಟ್‌ಪೆರ್‌ (ಉನ್ಸಸಾ: ೨೩೯ ಕೂದ್ರಳ) ; ಮಸಗಿದುದು ಬೇನೆಯಂ 
ಮಾಣಿಸು ದೇವತೆಯೆಂದು ಪರಕೆಯಂ ನುಡಿದೊಡೆ ಮಾಣಿಸುವಳೆ “ದೇವತೆ 
೨(ಸಮುಕ. ೪-೦೦೯) ; ವಿಸ್ತರದ ಗುಜುಗುಜು ಮಸಗಿದುದು ಕಾಂತಾ 
ಲಿ. (ಕುಷ್ಠಾಕ- 0-48) 2 ಇಂತು ನನ್ನನು ಕವಿದ ದುಃಖ ನಿನ್ನೆಯ 
ಮರಳಿ ಮಸಗಿತು, ನನ್ನೆ ಆತ್ಮವನು ಮುಳುಗಿಸಿತು 
ಹರಡು ; ಆವರಿಸು: ಅದಂ ಕೇಳಲೊಡನೆನ್ನ 
ಮಸಗಿದಂತಾಗೆ (ಗತಂಣ ೫೬); ಹೊತ್ತಿ ಹೊಗೆದು 
ದಳ್ಳುರಿ ಮಸಗೆ (ಸರಣ. ೭-3೨): ತಪ ್ರಭಾವಮೊಂದೇಟಕಿವೆತ್ತು ದೆಸಿ 
ದೆಸೆಯೊಳೆಂ ಮುಸಗೆ ಕಂಡು (ಉಕೂರ್ಕ. ೩೩-೦೯). ೩. ಪ್ರಕಟವಾಗು ; 
ಹೊರಹೊವ; ಲು ಮೇಲುಸುರು ಮಸಗಿತು 
ಫಣಿಪ ಕಮರಿಗೆ (ಕುಪ್ಮಾರ್ರೋ. ೦೩-೫೬) ; ಖಳ ಕಿಡಿ ಮಸಗೆ ಕಿತ್ತೆತ್ತಿದನು 
ರಿಜಯನೆ ಗಿರಿಯ (ತರಂ. ೦ 6-43) ; ಉರಿ ಮಸಗಿತು ನಾಸಿಕ 
ದಲ್ಲಿ ಕೆಂಗಿಡಿ ಸುರಿವಕ್ಷಿಯಿಂದೆ ನಂದೀಶ . . . ಗರುಡನ ನೆತ್ತಿ ಬಿರಿವಂತೆ 


ತಿವಿದು ಯೊಬ್ಬ ಉದ ಹೊಂದು; 


ಇರುಳು 


2 ಬೊಬಿಜದ (ನೂತ. ೩6-೩೩) - 


ತೀವ್ರಗೊಳ್ಳು : 


ವಾಮೃತತರಂಗಿಣಿ ಪೌರಜನಾಂತ 
ರಂಗದೊಳ್‌ (ಮ್ಲ: ನುಗ್ಭಡಿಪ ಕಂಚುಕಿಗಳಬ್ಬರ ಮಸಗಿತಾ 
ಸಭೆಯೊಳು (ತುತ. ೬-೦6). ೫: ಆತುರಪಡು ; ಉದ್ವೇಗಗೊಳ್ಳು: 
ಪಸಿದಿರಲಾಜದೆ ಪಣ್ಣಂ ಮಸಗಿ ಜಡರ್ತಿಂದು ಸಾಯೆ ಕಂಡು (ರರ್ಮಾನ್ಮ, 
೨-0೪) : ಅಪ್ರತಿಮಲ್ಲದೈವದ ನೆಲೆಯನಜ್‌ಯದ ಮುಲ್ಲಭೂವರು 
ಮಸಗಿದರು ಗುಜುಗುಜಿನ ಗಾಢದಲಿ (ಕುನ್ಮಾಸ. ೯-೬). ೬. ಉತ್ಸಾಹ 
ಗೊಳ್ಳು : ಹುರುಪೇರು : “ಮಸಗು - ವಿಜೃಂಭಣೇ” (೬ರ); 
ಆರ್‌ ಮಿಕ್ಕು ಬರ್ದುಂಕುವನ್ನರಿವರ್ಗೆಂಬಿನೆಗಂ . ಮಸಗಿತ್ತು ರಾಜಕಂ 
(ಕಂತಳಾ. ೩-೬೬) ; ಎಸಗುವ ವಾಮಸುಖಂಗಳ ದೆಸೆಗೆಸಗದೆ ಮಸಗದೆ. 
ಸಗದಿರ್ದೆಡೆಯಿಂದಿರ್ದಸಡೃಶದಿವಿಜಸುಖಾದ್ಭುತರಸದಿಂ ತನ್ನಿಂದೆ ತಾನೆತಣ್ಣನೆ 
ತಣಿದಂ (ಸುಳುವೂ- ೦೨-೪೪); ತ್ರೈ ಲೋಕ್ಕಮಲ್ಲಂ ಮಸಗಿ ಮುಳಿದು 
ಮೇಲೆತ್ತಿದಂ (ಎಕ. ೫11, 890. ೧೦೦-೦೨; 1070). ೭- ಕ್ಷೋಭೆಗೊಳ್ಳು; 
ಉಕ್ಕೇರು : ಅನಿಬರುಮುಚ್ಬಾತಮರುದಾಭಿಘಾತೋದ್ಭೂತ ಪಯೋನಿಧಿ 
ಗಳಂತೆ ಮಸಗಿದರಾಗಳ' (60ಶು-09-೬) ; ಮರು ಪೂತು ಭಾವೆನುತ 
. « » ಭಟರುಲಿಯೆ ಲಹರಿಯ ಸಾಗರದ ಸೌರಂಭದಂತಿರೆ ಮಸಗಿತಾಸ್ಕಾನ 


(ಕುನ್ಮಾಲ್ರೋ- 0-8೬) ; ಗೊಳ್ಳೆಂದು ನಗೆಯ ತೆರೆ ನೊರೆಯುಕ್ಕೆ ಮಸಗಿ|" 


ತುತ್ಸಾಹದಿಂ ಪಾಂಡವದಳದ ಜಳಧಿ (3ತ್ರಾಂನ- ೩೩-೨೦೨೦)- ಲೆ. ಕೆರಳು; 
ರೇಗು; 'ಉದ್ರೇಕಗೊಳ್ಳು : ಪ್ರತ್ಕಂತವಾಸಿಗಳಪ್ಪರಸುಗಳ* ಮಸಗಿದೊಡೆ 
ಮಂತ್ರಿಯ ಗುಣಮಂ ನೆನೆದು ಬೆಸಗೊಂಡಂ (ಕಣ. 09-30): ಮಸಗಿದ 
ಮದಾಂಧಗಂಧಸಿಂಧುರೆದಂತೆ. ದೆಸಿಗೆ ಮಸಗಿದ ವಾಯುಪುತ್ರನಂ ಧರ್ಮ 
ಪುತ್ರಂ ಸಂತೈಸಿ (ಶಂಕರಾ. ೨೫ 5) ; ವಿಗಡಬಸವಂ ಮಸಗಿ ಲಳಿಯೆದ್ದು 
ತತ್‌ಕ್ಷಣಂ ಚಿಗಿಯಲ್‌ ತೊಡರ್ದ ದಾಮಂಗಳೆಲ್ಲಂ ಪರಿದುವು(ತಿಂತ- ೪೫-0೬)- 
೯. ಎದುರುಬೀಳು ; ಮೇಲೆಬೀಳು: ಮಸಗಿ ಬಳಾಕಾವರ್ತರ 
ಬೆಸದಿಂದಂ ಬಂದ ಮೇಘವಮಖಖರಂ ತೂಳ್ಳೋಡಿಸೆ (60-09-36) ; 
ಹಸಿದ ಹೆಬ್ಬುಲಿ ಮಸಗಿದರೆ ಮೃಗವಿಸರವೇನಹುದರಸೆ (ಕುಣ್ಮರ್ರೋ- 
0೪). ೧೦: ಕಾಂತಿಯುಕ್ತವಾಗು; ಶೋಭಿಸು ; ಚಂದ್ರೋ 
ದಯಮಿನ್ನೆಸೆದಪುದೆನೆ- ನಸುವೆಳಗಿಂ ಮಸಗಿದುದಿನಿಸಿಂದ್ರದಿಗ್ವ್ಯಧೂಮುಖ 
ಬಿಂಬಂ (ಇಾರಂಕೂ- 6೬9): ಮಸಂಗು ; ೭. ಪೊನಲ್‌ ಮಗಂಗಿ ಸುರಿ 
'ತರ್ಪರುಣಾಂಬುಸುವೃಷ್ಟೀಯ ?) ಬಲ್ಬು ಪೆರ್ಬೆಳಸೆನೆ . . . ಪಳಂಚಿದರಿ 
ರ್ವಲದುರ್ವರಾಧಿಪರ್‌ (ರಕ. ೨-೨೨). ಓ ಇದು ಛಂದಸ್ಸಿಗಾಗಿ 
ಮಾಡಿಕೊಂಡ ರೂಪ. 
ಮಸಮಸಗು (ದ್ವಿರುಕ್ತಿ): ಈ ಇಂದಿನ ಮಹಾರಾಜನು . . - 

ಶ್ರೀಮನ್ಮಹೀಶೂರಯಾದವಪ್ರಭುವಂಶಕ್ಕೆ ಕೊಡಲಿಯ 
ಮಸವಮಸೆಗುತ್ತಿದ್ದಾನೆ (ಬಂಕ್ರಕ- ೬೩-೦)- 

ಮಸಗೆ ' ಮಸಕ್ಕ ' ನೋ. 

ಮಸಜೀದ ' ಮಸೀದಿ ' ನೋ. 

ಮಸಜೀದಿ " ಮಸೀದಿ' ನೋ. 

ಮಸಣ, ಮಶಾಣ, ಮಸಾಣ, ಸ್ಮಶಾನ (ನಾ). ಶವಗಳ ಅಂತ್ಯಸಂಸ್ಕಾರ 
ವನ್ನು ನಡೆಸುವ ಸ್ಥಳ ; ಸುಡುಗಾಡು ; ರುದ್ರಭೂಮಿ : “ಮಸಣ 
ಮೆನಲು ಸ್ಮರಾನಂ" (೫66. 036); ಆಕೆಯಂ ಬೆಳ್ಳಾಡೊಳ್‌ ಮಸಣದೊಳ್‌ 
ಕೊಂಡುಪೋಗಿಕ್ಕಿಂ 4ನತ್ಮಾರಾ. ೦೦೨-೪); ನರಕದ ನೆಲೆ... ಮಸಣದ 
ಪುಟ್ಟು ಪುಪದೆಅ್‌ ಭಾತಕದಾಗರಮದು ನೆನೆವರ್ಗೆ ಭಯಂಕರಂ (ಣದಂಕಾ: 
೭೫೬) ; ಮಸಣದ ದಾರಿಯಳಲು ಪೆಟ್ಟಿಸಿದುಮ (ಶ್ರೀಕಾಂ. 6-9). 
ಮಶಾಣ : ಮಕ್ಕಳಿಲ್ಲದ ಮನೆ ಮಶಾಣ ಬರೀ ಮನೆ ಆಯಿತು. 
(1, 5). ಮಸಾಣ : ಕಟ್ಟೇ ಕೆಳೆಗೆ ಹೋದ ನೀರೂ ಮಸಾಣಕ್ಕೆ 
ಹೋದ ಹೆಣಡೂ ಹಿಂತಿರುಗಿ ಬರುತ್ತೋ ? (ಹು್ಮತ- ೧೩೩)- ಸ್ಮಶಾನ ; 


ಕಾವೆ ಆಗಿ, 


[ದೇ.॥ ತೆಲು. ಮಸಗು] 


೬೯೮೧ 


18. 


2 


“ಮಸಣ (ಮಸಾಣ)-ಸ್ಮಶಾ; 
ಜನಗಳು ಸ್ಮಶಾನದವರೆಗೆ ಬರುವರು (3ಕ್ಕ 
ವಿಲ್ಲದ ವ್ಯಕ್ತಿಗೆ(ಅವೆಲ್ಲ ಸ್ಮಶಾನಸದೃಶ (835: ೩6): 
ಮಸಣದೊಡೆಯ ಎ ಸಂಡುಗಾಡಿನ ಅಧಿಪತಿ; ಶಿವ: ಮಸಣದೊಡೆಯನ 
ಸೇರ್ದನಾ ಬಸವಪ್ಪಶಾಸ್ತ್ರಿ (ಕಾಕುಂತ. ೬ ಅಂಶ್ರಾದು), ಮಸೆಣಮಾನ, 
ಸ್ಮತಾನಮೌನ-ಎ೧. ಸ್ಮಶಾನದಲ್ಲಿ ಆವರಿಸಿರುವ ನಿಶ್ಶಬ್ಧತೆ. ೨. (ಆಲಂ) 
ಜೀವಂತಿಕೆಯಿಲ್ಲದೆ. ನಿಶ್ಶಬ್ದವಾಗಿರುವ. ವಾತಾವರಣ: ' ತಾವು 
ಅನ್ಕೋನ್ಯವಾಗಿರದೆ, ಮಾತುಕಥೆ ಕೂಡ ಇಲ್ಲದೆ, ಮಸಣಮೌನದಿಂದ 
ದಾರುಣಜೀವನವನ್ನು ಜೀವಿಸುವುದು ಸಾವಿಗಿಂತ ಕಡೆ! (604ರು. ೨೦೨) ; 
ಮಸಣಮೌನ ಎಲ್ಲವನ್ನೂ ನುಂಗಿ ನೊಣೆದಿದೆ (ಶಗೀತೆ- 34); ಸಾಮರಸ್ಯ 
ಎಲ್ಲದ"ಅವರ ಸಂಸಾರವನ್ನು ಸೆನಮೌನ ಆವರಿಸಿಕೊಂಡಿದೆ (6). 
[ಆಪ್ರಾ. ಮಸುಣ- / ಸಂ. ಶೃಶಾನ] 

ಮಸಣಕಬ್ಬೆ 'ಮಸಣಿಕಬೈ' ನೋ. 

ಮಸಣಗಾಡು (ನಾ). ಸುಡುಗಾಡು ; ರುದ್ರಭೂವಿಂ : `'ಶ್ಮಶಾನಂ, 
ಪಿತೃವನಂ--ಈ ೨ ಮಸೆಣಗಾಡು?' (ಪಾಯು. 008-0೬) ; ತಾಯಿ 
ಯಿದ್ದಡೆ ಮಸಣಗಾಡಿಗೆ ಕಳುಹುವಳೆ ಮಗನ (044. 0೫-೪): 

[ಮಸಣ -- ಕಾಡ್ಕು] 

ಮಸಣಗಾಹಿ (ನಾ). ಶ್ಮಶಾನವನ್ನು ಕಾಯವವನು ; ಶಿವ: ತಿರುಕಂ 
ವಂಸಣಗಾಡಿ ಹಾವಾಡಿಗನೆಲುಮಾಲೆಗೊರಲ ಗೊರವಂ ನೋಡಲೆನಗೆ 
ಪಾಸಟಿಯೆ (ಕಂಪು. ೩೦-೩೩) : [ಮಸಣ  ಕಾಹಿ] 

ಮಸಣಬಟ್ಟೆ ' ಮಸಣವಟ್ಟಿಗೆ ' ನೋ. 

ಮಸಣಬ್ಬೆ (ನಾ). ಒಂದು ಕ್ಷುದ್ರದೇವತೆಯ ಹೆಸರು : ಕರೆಯದೆ ಕಾಡಿ 
ಕಂಟಿಸುವ ಕೂಂಟಣಿಯಂ ಮಸಣಬ್ಬೆ (೫೫. ನೊಣೆಗಬ್ಬೆ, ನೊಣಗಜ್ಜಿ]ತಿಂಗೆ 
(ಉಾವ್ಮಸಾ. ೪60 ; ೮೧5: ೨-೦೦೬ ನೋ) * ಮಸಣಿಕಟ್ಟೆ > ಪರಾ. 

[ವಮಸಣಿ _. ಅಬ್ಬೆ] 

ಮಸಣಯಾತ್ರೆ (ನಾ). ಹೆಣವನ್ನು ಶ್ಮಶಾನಕ್ಕೆ ಕೊಂಡೊಯ್ಯವುದು; 
ಅಂತಿಮಯಾತ್ರೆ : ಮಣಿಪುರದರಮನೆಯ ಕನಕವಪ್ರದಿಂ ಪೊರಮಟ್ಟು 
ನಡೆದುದು ಮಸಣಯಾತ್ರೆ (ಶಶ್ರಾಂಗ- 66-3940). [ವ ಸಂ. ಶೈಶಾನಯಾತ್ರಾ] 

ಮಸಣವಟ್ಟೆ 'ಮಸಣವಟ್ಟಿಗೆ' ನೋ. 

ಮಸಣವಟ್ಟಿಗೆ, ಮಸಣಬಟ್ಟೆ, ಮಸಣವಟ್ಟಿ, ಮಸಣವಟ್ಟೆ, ಮಸವಟಿಗೆ 
(ನಾ)-ಶವಗಳ ಅಂತ್ಯಸಂಸ್ಕಾರವನ್ನು ಮಾಡುವ ಸ್ಥಳ ಸುಡುಗಾಡು; 
ಶ್ಮಶಾನ : "ಸೊಡಬಲಿಯೆಂದೆನಲ್‌ ಮಸಣವಟ್ಟಿಗೆಯೊಳ್‌” (18೫೯8: ೬೩); 
ಊರ ಹೊಜಿಗೆಣ ಮಸಣವಟ್ಟಿಗೆಯೊಳಿರಲು (6606. ೬-೩); ಪಾಣ್ಬನಂ 
ಕೊಂಡುಪೋಗಿ ಪುರದ ಪೊಜವೊಬಲ ಮಸಣವಟ್ಟಿಗೆಯ ಮಧ್ಯದೊಳು 
ವಧಿಯಿಸುವುದು (ಕಿಕ್ಕಾತ್ತ. ೩೨೨೯ 2); ಮಸಣವಟ್ಟಿಗೆಯೊಳಗೆ ಮಾರಿ 
ಕಾವಲು ಕಾಯ್ದ ಚೆನ್ನಿಗನಿಹನು (8ರ. ೩-೬): ಮಸಣಬಟ್ಟೆ , 

ಬಟ್ಟೆಗೆ ಹೊರಟಂತೆ ಕೇಶವಭಟ್ಟರು . , : ಹೊರಟ 

- ಮಸಣವಟ್ಟಿ : ಮಾದಿಗವೇಷದೊಳಂ ದಿನದಿನಂ 

ಮಸಣವಟ್ಟಿ[(889- ವಟ್ಟಿಗೆ]ಯಂ ಕಾದಿರ್ದೆಂ 

(ತಕ್ಯಾಸ್ರ್ರ- ೨-೪೪ ಪ). ಮಸಣವಟ್ಟೆ : ಶಿಶುವನಿರಿಸಿ ಮಟಕಿಯಾಗಲಿವರು 

ಸೆಟ್ಟಿ ಮಸಣವಟ್ಟೆಯಲಿ ಶಬವನು ಬಿಸುಟಲ್ಲಿ ನೋಡಲು ತಳಿರ ಹಾಸಿನ 

ಮೇಲೆಸೆವ ಬಾಲಕನನು ಕಂಡ (44440: ೬-೨6); ಮಿಸುವ ನಾಟಕಶಾಲೆ. 

ಗಳನು ಮಸಣವಟ್ಟೆಗೆ ಸೆಅಮನೆಗೆಣೆಗಂಡು ಯೋಚಿಸಿಔೆಳು (ಕಂತ. 

60-09); ಜನಾನಖಾನೆ. ಮಸಣವಟ್ಟೆಯಾಯಿತು. (ಕೂಬಣಾ.. 000)- 

ಮಸವಣಗೆ : ಕಳ್ಳರಿಂ ಕಡಿವಡೆದು ಭೂಸುರಂ ಮಸವಟಿಗೆಯಲ್ಲಿ ಬಿದ್ದಸು 

ಗಳೆವ ಕುಲದೊಳು ಶುನಿ ಬೂದಿಯಲ್ಲಿ ಪಟ್ಟಿರ್ದು ಬಂದವನ ಪಣೆಯಂ 


(ತರ್ಮಕೊ: ೩9) : ಬಂಧು 


೧೪-೬0) ; ಮನೋಭಾವ 


ಮಸಣವಟ್ಟೆ, 


ಮೆಟ್ಟಲು (ಉತ. ೩). ಐ ಇದು ಛಂದಸ್ಸಿಗಾಗಿ ಮಾಡಿಕೊಂಡ 


ರೂಪ: "ಮಸಣವಾಟಿ' ಪರಾ. [<ಸಂ. ಶೈಶಾನವಾಟಿಕಾ] 
ಮಸಣವಟ್ಟೆ "ಮಸಣವಟ್ಟಿಗೆ' ನೋ. 
ಮಸಣವಾಟಿ (ನಾ). ಎ ಮಸಣವಟ್ಟಿಗೆ: ಅದನ ದಾಟಿ ಆ ಮಸಣವಾಟಿ. 


ಎಡಕಾಗಿ ಅದರ ಆಚಿ ಕಾಮ ತನ್ನ ಹಚ್ಚೆಂಗಿ ಹಾಸಿಧಾಂಗೆಲ್ಲಿ ನೀರ ಪಾಚಿ 
(ಗಾಗಾಕ- 5೭-2). "ಮಸಣವಟ್ಟಿಗೆ` ಪರಾ: [-ಆಸಂ. ಶೃಶಾನಮಟೀ] 
ಮಸಣವಾಡಗೆ (ನಾ). ಶ್ಮರಾನದಲ್ಲಿ ಹೆಣವನ್ನು ಸಂಸ್ಕಾರಮಾಡಲು 
ಕೊಡಬೇಕಾದ ಬಾಡಿಗೆ, -ಶುಲ್ಕ : ಹೆಣನುಟ್ಟುದಂ ಮಸಣವಾಡಗೆಯ 
ಪಾಗವನು ಕೊಟ್ಟಲ್ಲದೇನೆಂದಡಂ ಬಿಡೆನು (23೧. ೧೭೬೭). 
[ಮಸಣ 4. ಬಾಡಗೆ] 
ಮಸಣಿ (ನಾ). ಒಂದು ಕ್ಷುದ್ರದೇವತೆಯ ಹೆಸರು: ಗಂಡ ಶಿವಲಾಗ 
ದೇವರ ಭಕ್ತ ಹೆಂಡತಿ ಮಾರಿ ಮಸಣಿಯ ಭಕ್ತಿ (ಶಿಸನ- ೦೦೪); ಮಸಣದಾ 
ಬವಂ ಮಸಣಿಯಂ ಕುಣಿಸೆ (ಕಂಪು. ೩೭-೨೦); ರೋಗುದಿಗಳ 


ಪೀಡೆಯಾದರೆ ಮಾರಿ, ಮಸಣಿ ಮೊದಲಾದ ದೇವತೆಗಳೂ" ಬೇಕು 
(ಕನ್ನತತಿ- 0). [ಮಸಣ, .. - ಇ) 
ಮಸಣೇಬ್ಬೆ. ದಂಸಣಕಬ್ಬೆ (ನಾ). ಇ ಮಸಣಿ : 
ಗೋಹುರದಿಂ ತೆಂಕ (ಮುಂ. ಸಣ. 1033)- 
ಬಡಗಲು ಮಸಣಕಬ್ಬೆಯ ಕೊಂಡದ ತೆಂಕಣಗಡ [CS 
1239); ಮಾರಿಕಬ್ಬೆ ಮಸ ಬ್ಬೆ * ೬ ಮೊದಲಾದ 


(mon. ೦೦%-೨೨)- 'ಮಸಣಬೈೆ' ಪರಾ... [ಆ ಮಸಣಿ + ಅಬ್ಬೆ] 
ಮಸಣಿಗೆ (ನಾ). ಮಸಣಿ: ಪರವೀಗುಮೆ ಮೈಲಾರಂ ಕೇತಂ 
ಕಾಟಂ ಮಾರಿಗೆ ಮಸಣಿಗೆಯೆನಿಪ್ಪ ಕೊಬಿದೆಯ್ದಂಗಳ (ಮಶ: ೪-೦೨). 
[5 ಮಸಣಿ] 
ಮಸಣಿಸು "ಮಸುಳಿಸು' ನೋ. 
ಮಸಬು (ನಾ). ಕೆಂಪುಮಣ್ಣಿನ ಭೂಮಿ : ಕೆಬ್ಬೆ ; ಮಸಬು ಸೌಳು 
ಮಡಿಯೊ (8606, 0-8೭); ಕೆ೦ಪು, ಮಸಬಂ, ಸವಳು. ಕರಲು. ಕರಕಿಯ 
ದಡ್ಡು ಮುಂತಾದವಾದರೂ, , .. ಬಾವಿಗಳು ಇದ್ದಲ್ಲಿಯಾಗಲಿ ನೆಲ್ಲುಗದ್ದೆ. 
ಗಳನ್ನು ಮಾಡಿಕೊಳ್ಳಬೇಕು (ಕೃಓಶ್ರ- ೩8). [7] 
ಮಸಮಸ (ನಾ). ಮಬ್ಬು; ಮಸಕು: `` ಮಸಮಸವಾದುದೆಂದು 
ಬೆಳೆಗಬಂದುದು” (10೫. 8೬-30೭). 'ಮಸಮಸನೆ' ಪರಾ. 
[ ಇ ಮಸಕು? ] 
ಮಸಮಸನೆ (ಅ). ಒಂದು ಅನುಕರಣಾವ್ಯಯ: ಮಬ್ಬಾಗಿ; ಮಸುಕಾಗಿ: 
ಪಾಂಸುಪಟಲಂ  ಮಸುಳಿಸೆ ಮಸಮಸನೆ ತೋಜುವವಸರದೊಳ 
ಪೋಲ್ವಿಸಿದುದು ಧರಿತ್ರಿ ಫೊಗೆ ಪುಗೆ ನಸುಮಾಸಿದ ಪೊಗೆಯ ಚಿತ್ರಭಿತ್ರಿ 
ತೇಂದಿಂ (ಶ್ರತೃಥು- ೫-90)- 
ಮಸಮಸನಾಗು - ೧. ಮಬ್ಬಾಗು ; ಮಂಕಾಗು : ಮುಂಬಗ 
ಲೊಳಗೆ ದುಸಮಸನಾದ ತಾರೆಯ ಬಳಗದಂದದಿ (ಕಂಡಿತ, 3-2). 
ಕಡಮೆಯಾಗು: ಕುಗ್ಗು ; ತನ್ನೊಳಾದೊಲವಿನೆಸಕಂ ಮಸೆದುಸನಾಗೆ 
ಮತ್ತೊರ್ವನೊಳ್‌ ಮನಕ್ಕೆಡೆಮಾಡುವಳ್ಳಿ , , 
ಪುಸಿಮಾಬ್ಬುದುಂ (ತರು: 6-8೯ ೮). | ಮಸಮಸ , -- ಅನೆ] 
ದುಸರಾವ್ಯಾಪಾರ (ನಾ). ವಜ್ರ ಮುಂತಾದ ರತ್ನಗಳ ವ್ಯಾಪರ ; 
ರತ್ನಪಡಿವ್ಯಾಪಾರ : ಮಸರಾವ್ಯಾಪಾರದಿಂದ ಅವರು ಶ್ರೀಮಂತರಾದರು 


(೭40). [ಮುರಾ (Pp < ಸಂ. ಮಸೂರ ಎ ಮರಕತ) | ಮ್ಯುಪಾರ]| 


ದುಸಲ 'ಮಸಲಾ' ನೋ. 
ಮಸಲತ್‌ . "ಮಸಲತ್ತು 
ಮಸಲತಿ 'ಮಸಲತ್ತು' ನೋ. 


je 


೬೯೮೨ 


ಮಸಾಲೆ 


ಮಂಸಲತಿ, ಮಸಲಿಯತು (ನಾ)- ಒಳಸಂಚು ; 

ಪಿತೂರಿ ; ಹಂಚಿಕೆ : ಜನರಾಲ್‌ ಸಾಹೇಬರ ಸಂಗಡ ಮಸಲತ್ತು ಮಾಡಿ 
ಟೀಷುಸುಲ್ತಾನರಿಗೆ ಜವಾಬು ಬರೆದ ವಿವರೆ (ಕರ. 0); ಎಲ್ಲಾ ಏನೋ 
ಒಂದು ಮಸುತ್ತಿಗೆ ಸೇರಿಕೊಂಡ ಹಾಂಗೆ ಕಾಣ್ತದೆ (ಮಲಕು. ೬೬). 
ಮಸಲತ್‌ : ಕೆಂಪೀನ ಓಡಿಸ್ಬಿಡಬೇಕೂಂತ ಮಸಲ್‌ ಮಾಡಿದ್ರು. 
(೪ಬ. ೭). ಮಸಲತಿ: ಗ್ರಾಮದ ಮಸಲತ್ರಿಯೊಳ್ನಿಸ್ಸೀಮ 
ಪ್ರತಿಭಟರನಲೆದು ತತ್ಕೋಂಟೆಯುದುಂ ಭೂಮಿಪತಿಲಕಂ ರಿಪುಕುಲಭೀಮಂ 
ಶಿವಭೂಪನಾಜಿಯೊಳ್ಳುಧಿಸಿದಂ (66ನ್ಕ- ೭-೩). ಮಸಲಿಯತು: ಇಬ್ಬರು 
ಜನರಾಲ್‌ಸಾಹೇಬರು ಮಸಲಿಯತು ಮಾಡಿದರು (ಉಾಶೇಂದ್ರ , ೪೨). 

[*-ಅರ. ಹಿಂ. ಮಸಲಪತ್‌; ಮರಾ, ಮಸಲತ್‌, ಮಸ್ನತ್‌] 

ಮಸಲಾ. ಮಸಲ (ಅ). ಒಂದು ವೇಳೆ. ಅಕಸ್ಮಾತ್‌, ಎಂಬರ್ಥಗಳಲ್ಲಿ 
ಬಳಸುವ ಒಂದು. ಅವ್ಯಯ: ಮಸಲಾ ಒಬ್ಬ ರೈತನು ಪ್ರಾಕಾರಭ್ಯ 
ನಾಲ್ಕ್ಯವರೆಹ ಕಂದಾಯ ಕೊಡುವಂಥಾವನು . . , ಒಂದು ವರಹಾ ಎರಡು 
ವರಹ ಕಮ್ಮಿಮಾಡಿಸಿಕೊಂಡು ಇದ್ದಲ್ಲಿಯೂ (ಕುಹಕ. 31, ೬೦); ಒಂದು 
ವೇಳೆ ಹೂವಳ್ಳೀಲಿ ಮಸಲಾ ನಾನೆ ನಿಂತು ಗದ್ದೆ ತೋಟದ ಕೆಲಸ ಎಲ್ಲಾ 
ಮುಗಿಸಬೇಕಾಗಿ ಬಂದರೆ ಅಲ್ಲೀಗೆ ಬರ್ತಿರೇನೊ (ಮರತು. ೩೦೬). ಮಸಲ ; 
ಮಸಲ ದೊಡ್ಡ ಆನೆ... . ಬಂದಿತು ಎಂದುಕೋ ಆಗ್ಗೆ (ನುರುಕೆ. 009); 
ಮಸಲ ಇವು ಯಾವುದಕ್ಕೂ ಸೇರದೆ ಉದಾಸೀನರಾಗಿರತಕ್ಕವರು ಇದಕ್ಕೆ 
ಸೇರಲೇ ಇಲ್ಲ (ಇಾಂಪೂತ. 49). 

[.-ಅರ. ಹಿಂ. ಮಸಲ್ಲ ಮಸಲನ್‌, ಮಸಲಾ] 

ಮಸಲಿಯತು `ಮಸಲತ್ತು' ನೋ. 

ಮಸವಟಿಗೆ `ಮಸಣವಟ್ಟಿಗೆ' ನೋ, 

ಮಸವರಿ (ನಾ). ಒಂದು ಬಗೆಯ ತೆರಿಗೆ ; ನೆರೆವರಿ ವರಾಡ ಕಡ ಮಸವಂಿ 
೬ ಸಂಜಾಯಿತನಿಲಗಳ ಪರಿವಿಡಿಯಂ ನಿಲಿಸಿ ಸೀಮೆಯಂ ರಕ್ಷಿಸಿದಂ 
(ನ್ಮ: ೬-೨೪). 'ನೆರೆವರಿ' ಪರಾ. (ಮಸ? 4 ವರಿ] 

ಮಸಾಣ 'ಮಸಣ' ನೋ.) 

ಮಸಾರಿ. ಮಸಾರೆ (ನಾ) ಕೆಂಪುಮಣ್ಣಿನ ಭೂಮಿ: ಕೆಬ್ಬೆ : ಮಸೂರಿ 
ಕೇಸರಿ ಮೊರಡಿಯ ಜಮಾನುಗಳಾದರೂ ಅಂಥ ಹೊಲಗಳಿಗೆ ನಟ್ಟು ್ಬ ಕಡಿಸಿದ 
ವರ್ಷ ಬಿಳಿಯ ಎಳ್ಳು ಬಿತ್ತಬೇಕು (೬್ರ. 3೭); ಸೀಗೆಹುಣ್ಣಿವೆಗಾ 
ಮಸಾರಿಯು ಹಳುರು ಪುಚ್ಚವ ತೆರೆಯಿತು (ಕ0ಕು, 03-00). ಮಸಾರೆ : 
(8)... (ಮರಾ. ಮಸಾರ್‌ ಇ ಉತ್ತಮ ಬೆಳೆಯನ್ನು ನೀಡುವ, 
ಮರಳುಮಿಪ್ರಿತಭೊವಿಂ] 

ಮಸಾರಿಭೂಮಿ (ನಾ). ಇ ಮಸಾರಿ: ಗುಡ್ಡಗಳ ನೆರೆಪ್ರದೇಶವು ಕೆಂಪು 
ಮಣ್ಣಿನದಿರುತ್ತದೆ. ಇದಕ್ಕೆ ಮಸಾರಿಭೂಮಿ ಎಂದೆನ್ನುತ್ತಾರೆ (ಮೂಂಕೂ. 
3೪); ಇಲ್ಲಿ ಎಲ್ಲ ಕಡೆಗೂ ನಾವು ಕಾಣುವುದು ಕರೆಯ ನೆಲವನ್ನಲ್ಲ; ಕೆಂಪುನೆಲ 
ಇಲ್ಲವೆ 'ಮಸಾರಿ' ಭೂಮಿ (man, ©): [ಮಸಾರಿ .. ಭೂಮಿ] 

ಮಸಾರಿಸು (ಕ್ರಿ). ಹರಡು: ವ್ಯಾಪಿಸುವಂತೆ ಮಾಡು (?) : ಕಡೆಗಣ್‌ 
ನುಣ್ಟೆಳಗಂ  ಮುಸಾರಿಸುವಿನಂ ಬೆಲ್ಜಿಂಗಳಂ  ಜೋಲ್ಡ ಪೂಮುಡಿ 
ಮಂದಾನಿಳನಂ ದಳಂಗೊಳಿಪಿನು. , , ಕುಳ್ಳಿರ್ದ ತನ್ವಂಗಿಯಂ ಕಂಡು 


ಮಸಲತ್ತು. ಮಸಲತ್‌, 


(ಕನಂಥು- ೪). [ಐ ಇದು" ಪ್ರಸಾರಿಸು " ಎಂಬುದರ ಅಪಲಿಖಿತ 
ವಿರಬಹುದು 

ಮಸಾರೆ `ಮಸಾರಿ' ನೋ. 

ಮಸಾಲೆ (ನಾ). ಆಹಾರಪದಾರ್ಥಗಳನ್ನು ರುಚಿಗೊಳಿಸಲು ಉಪ 


ಯೋಗಿಸುವ ' ಮೆಣಸು. ಜೀರಿಗೆ. ಧನಿಯ, ಚೆಕ್ಕೆ ಮುಂತಾದ 
ಸಂಬಾರವಸ್ತು ಮತ್ತು ಇವುಗಳನ್ನು ಹುರಿದು ಕುಟ್ಟಿದ ಪುಡಿ : 
ಕೇರಿಕೇರಿಯೊಳು ಗಂದಿಗೆ ವ: ಸಾಲೆದ್ರವ್ಯಂಗಳೆಂ ಮಾರುತಿರ್ದಪನು (160, 


ಮಸಿ 


060೨೩); ಅಡುಗೆಮನೆಗಳಲ್ಲಿ ,. . . ಮಸಾಲೆ ಅರೆಯುವ ಕಲ್ಲು. 
ಪೊರಕೆ, ಬ್ರಶ್ಯುಗಳನ್ನಿಡಲು ನಾಗೊಂದಿಗೆ ಇತ್ಯಾದಿ ಸೌಲಭ್ಯಗಳಿರುತ್ತವೆ 
(ಅಡು. ೨೬) ; ಜೀವನದ ಪಾಕದಲ್ಲಿ ವಿನೋದವು ಮಸಾಲೆಯಂತಿದೆ' 
(ಕರತ. ೨೪) ; ಕೋಳಿ: ಕೇಳಿ ಮಸಾಲೆ ಅರೆಯುತ್ತಾರೆಯೆ? (ಗಾರ). 
ಮಸಾಲೆದೋಸೆ ಎ ಚಟ್ಟಿ, ಈರುಳ್ಳಿ. ಆಲೂಗಡ್ಡೆ ಪಲ್ಕವನ್ನು 
ಒಳಗಡೆ ಇಟ್ಟು ಬೇಯಿಸಿ ಮಡಿಚಿದ ಒಂದು ಬಗೆಯ ದೋಸೆ: 
ಅಮ್ಮ, ನನಗೆ ಮಸಾಲೆದೋಸೆ ಬೇಕು (ಕಶಕ. ೩-3); ಉಪಾಧ್ಯಾಯ 
ರೊಬ್ಬರು ಮಸಾಲೆದೋಸೆಯನ್ನು ಕಟ್ಟಿ ತಂದಿದ್ದರಂತೆ (ಶಿಕ್ಷರ. ೨೮೪). 
ಮಸಾಲೆಫುಗ್ಗೆ “ಮಸಾಲೆ ದ್ರವ್ಯಗಳನ್ನು ಹಾಕಿವಸಾಡಿದ ಪಕೋಡ : 
ಆತ ಹೆಂಡದಂಗಡಿಯಲ್ಲಿ ಮಸಾಲೆಫುಗ್ಗೆಗಳನ್ನು ತಿಂದ ಸಂಗತಿ... 
ಹೇಗೆ ಗೊತ್ತಾಗಬೇಕು (ಕೊಂ. ೦೩೪). ಮಸಾಲಿವಡೆ - ಈರುಳ್ಳಿ 
ಮುಂತಾದುವನ್ನು ಸೇರಿಸಿ ತಯಾರಿಸಿದ ಒಂದು ಬಗೆಯ ವಡೆ : 
ಇಂದು ಮಾಡಿದ್ದ ಮಸಾಲೆವಡೆ ತುಂಬ ರುಚಿಯಾಗಿತ್ತು (649). 
[+ ಅರೆ. ಮಸಾಲಿಹ್‌; ಪಾರೆ. ಮಸಾಲಹ್‌; ಹಿಂ. ಮರಾ. ಮಸಾಲಾ] 
ಮಸಿ, ಮಶಿ (ನಂ). ೧. ಕರಿಯ ಬಣ್ಣ : ಕಪ್ಪು : ಮೆಯ್ಯೆಲ್ಲಂ ಮಸಿಯು 
ಪೂಸಿ ಬೋಬದಲಿವೆರಸು ... ಬರ್ಪೊನನರಸಂ ಕಂಡು (ವತ್ಮಾರಾ. 
606-08) ; ಮಸಿಯಂ ಪುಂಜಸಿದಂತುಟಪ್ಪ ತನು . - - ಉಗ್ರವಿಲೋಚನಂ 
(ಶಂಶಶಾ, 1-2೭) ;. ನರೆ ಮುಸುಂಕಿದ ತಲೆಗಿರದೆ ಮಸಿಯ ಪೂಸಿ (9035. 
8-083)... ೨. ಇದ್ದಿಲು; ಕರಿ: ಪೊನ್ನಂ ಬಿಟ್ಟು ಮಸಿಯಂ 
ಕಟ್ಟುವೆಗ್ಗನಂ ಪೋಲ್ವೆಂ (ರರ್ನೂನ್ಕು. ೩-೨೦) ; ಮಸಿಯನೇಸುಕಾಲ 
ಬೆಳಗಿದರೇನು. ಬಿಳಿದಾಗಬಲ್ಲುದೆ (846. ೩೮೨) ; ಪಿಡಿದಡೆ ಕೈಗೆ ಪೊನ್ನು 
ಮಸಿಯಪ್ಪುದೆನಿಪ್ಪ ದರಿದ್ರನೊಮ್ಮೆ ಪೆಂಪುಡುಗದ ದಾನದೊಂದು ಫಲದಿಂ 
೬೬ ಧನ್ಯವೆಸರಂ ತಳೆದಿರ್ದಂ (ಕೃಜ್ಕಾತ್ತ- ೦೨-೦): ೩. ಒಲೆಯ 
ಮೇಲಿಟ್ಟ ಪಾತ್ರೆಯ ತಳಕ್ಕೆ ಅಂಟಿರುವ ಅಥವಾ ಒಲೆ, ದೀಪದ 
ಹೊಗೆ ಮುಂತಾದುವುಗಳಿಂದ ಕಟ್ಟುವ ಕಪ್ಪು ಕಲೆ; ಕರಿಕು: 
ಕಡುಲೇಸೆಂದೋಡಂ ಎಡಿದೊಡೆ ಕೈ ಮಸಿಯಪ್ಪ ಮಾರ್ಗದಿಂ ದುರ್ಜನರ 
ಕಡುಮೋಹದಿನೊಳಕೊಂಡಿರ್ದೊಡೆ ಕೆಡುಗುಂ ತನ್ನೊಳಾದ ಗುಣಮೆನಿತ 
ನಿತುಂ (ರರ್ನೂನ್ಕು. ೨-೪೬) ; ಮಸಿಯ ೨» ಹುರಿಯೋಡಿಂಗೆ (ಅಕಕ. 
೨-೬೮ ನ) ; ವದನಕ್ಕೆ ಮಸಿ ಸುಣ್ಣವ ಬರೆಯಿಸಿಕೊಂಡ ಚದುರೆವೆಣ್ಣಲ್ಲವೆ 


ನೀನು (ಕನ. ೬-೦6). ೪. ಆಯನ : ಕಾಡಿಗೆ: ಮಸಿಯಿಂದಂ 
ಜಗಮೆಲ್ಲಮಂ ದಿತಿಸುತಂ ಮುಂ ಪೂ ೬ * ವಿಂಬಬಗೆಯಿಂ... 
ಕವಿದತ್ತುದ್ದಾಮುಭೀಮಂ ತಮಂ (ಕಣಣ. ೪೪). ೫. ಇ: ಲು 


ಅಥವಾ ಕಾಡಿಗೆಯಿಂದ ಬರೆದ ಚುಕ್ಕೆ ಅಥವಾ ಗೆರೆ: ಸಾವಿರ 
ಚಿತ್ತಾರ ಒಂದು ಮಸಿ ನುಂಗಿತು (ಣರ). ೬. ಬರೆಯಲು ಬಳಸುವ 
ಕಪ್ಪು. ನೀಲಿ ಮೊದಲಾದ ಬಣ್ಣದ ದ್ರವ; ಶಾಯಿ: ಉಪಾಧ್ಯಾಯಂಗೆ 
ಕಟಪೆಯ ಕೂಟುಂ ಮಸಿಯುಂ ತುಪ್ಪ ನಣಿಲ್ಯೊಟ್ಟು (ವತ್ಮಾಂ- 
೬೩-30); ಮದನಂ ಮಸಿಯೊಳ್‌ ಬರೆದಿಟ್ಟ ತನ್ನ ತಕ್ಕಿನ ಪೆಸರಕ್ಕರಂಗ 
ಳೆನಿಸಿರ್ದುವು. ಮತ್ತಮಧುವ್ರತಾಳಿಗಳ್‌ (ತ್ಸ: ೭-೦೨೩) ; ಮಹಿ 
ಯೆಂಬುದು ಬರೆವುದು (೫ರ. ೬೪). ೭. ಬಂದೂಕಿಗೆ ಹಾಕುವ' 
ಮದ್ದು. - ಇದ್ದಿಲುಪುಡಿ : ಸೆಟ್ಟರು ಕೋವಿಗೆ... ಮಸಿಯನ್ನು 
ಹಂಕಿ, ಅದರ ಮೇಲೆ ಕತ್ತವನ್ನು ಗಜದಲ್ಲಿ ಇಡಿಯುತ್ತಿದ್ದಾಗ . . 
ಹುಂಜವು ಲಿಬಿಲಿಬಿ ಒದ್ದಾಡಿಕೊಂಡಿತುು (ಕಾತೂಕು-9೬)- ೮. ಮಾಸಿ 
ದುದು; ಕೊಳೆಯಾದುದು ; ಮಸಿಯಲುವೆಯಾವರಸಿ ಬೆಳಗುವ 
ನೂತ್ಮರತ್ನದ ಪರಿಯೊಳು . . - ಶಬರಚರ್ಮಾವೃತವೆನಿಸಿ ಮೆಣಕಿದು 
(೨ಸಫ್ರು- ೪೪-೦) ; ಮಸಿಯ ಕಪ್ಪಟದಿಂದ ಮಾಸಿದ ಕುಸುಮಕೇಶಗಳೊಡನೆ 
ದೇವೊಳಿತ್ತಮರೊಳಪದೆರೆಯ ಪಸಿಸಿಯಿರೆ (ಸಂಳಕ. ೩-೬). 'ಮಸಿಗಪ್ಪಡ' 


೬೯೮೩ 


20 


4 


ಮಸಿಕಾಣಿಕೆ 


ಪರಾ. ಮಶಿ ; ೧. ದೃಷ್ಟಿಚುಕ್ಕೆಯದೊಂದನೆಲ್ಲ ಚೆಂದಂಗಳ್ನಮಿಟ್ಟಿಹನು 
ಪರಮೇಷ್ಠಿ ಶಶಿಗೆ ಮಶಿಯವೊಲು (ಮಂಕುಕ- ೪೪೭). ಓ. 'ಮಶಿಕಾಣಿಕೆ' 

ಪರಾ. ೯. (ಆಲಂ) ಕಳಂಕ : "ವಂಸಿಹೆಣ್ಣು' ಪರಾ. 
ಮಸಿ ನುಂಗಿಹೋಗು = (ಆಲಂ) ಹಾಳಾಗು: ಈ ಶಾಲೆಯೆಂದರೆ. 
ಮೊದಲು ಗುಡಿಯೂರಿನಲ್ಲಿ ಎಷ್ಟು ಹೆಸರುವುಸಿಯಾಗಿತ್ತು . . . ಎಲ್ಲಾ 
ಮಸಿನುಂಗಿಹೋಯು್ತ್ತಿ (ಕಾನೀಂ. ೮6). ಮಸಿ ಬಳಿ- (ಆಲಂ) ಅಪದೂನ 
ಮಾಡು : ಕಳಂಕವಔಟುಮಾಡು ವಕ್ಷತೆಗೆಲ್ಲ 
ಮಸಿಬಳಿ: ರೋ ಈ ಸ್ಥಿತಿಗೆ 
ಎ ನಕ್ಕವರೆ ಎ ನಳಿದೆಯಲ್ಲಾ ಅಷ್ಟೇ ಸಾಕು (ಅಳು: 
063). ಮಸಿಯ ಗುಳ್ಳೆ ಎ ಮಸಿಯ ಕುಡಿಕೆ; ಬಟ್ಟತರ ಮಸಿಯ 
ಗುಳ್ಳಿಯ ಲಕ್ಕಣಿಕೆ ಬಿಳಿಯ ಪತ್ರಗಳನ್ನು ಪಿಡಿದು (ನನನೋ. 3೬-೦೪): 
ಲಿಟ್ಟಿ ಪಾತ್ರೆಯ ತಳ 


ಮಸಿಯಾಗು ೧. ಒಲೆಯ 
ಮುಂತಾದುವುಗಳ ಕರಿಕು ಹತ್ತಿ ಕೊಳ್ಳು : ಅಭ್ಯಾಸವಿಲ್ಲದೆ ಅಡಿಗೆಯ 
ಕೆಲಸಕ್ಕೆ ತೊಡಗಿ ಅವಳ ಸೀರೆಯೆಲ್ಲ ಮಸಿಯಾಗಿದೆ. (6). ೨. ಇದ್ದಿ 
ಲಾಗು; ಪಿಡಿವಿಢಿಯೆ ಕರಗುವುದು ಬಯ್ತೊಡೆ ಮಸಿಯಾಗಿರ್ಪದಲ್ಲ 
ದಿರ್ದೊಡ್ಡೆ ಪೆಜಗಾಗಗಡೆ. ಗಡ ಸುಡು ಧನಮೆ ಜಗಕ್ಕೆ 
ದುಃಖಸಾಧನಮಲ್ಲೇ (ತುತ್ರಫು. ೯-03). ಮಸಿಯಿಡು: ೧. ಕಪ್ಪು 
ಬೊಟ್ಟನ್ನು 'ಹಚು ಮನಸಿಜಮಂತ್ರಾಕ್ಷರದುಂ . . . ಬರೆಯ 
ಲ್ಹೊಂಬಲಗೆಗೆ ಮಸಿಯಿಡುವಂದದೆ ನೊಸಲೊಳ್‌ ಮೃಗಮದ 
ವಿ. (ಅಲಂ) ಕಳಂಕಗೊಳಿಸು ; 
€ ನಯವನು ಗೈದನು (ಕರ. ೧೩-೩೩). 
ಮಸಿಯುರುಳೆ - ಮುದ್ರಣಯಂತ್ರದಲ್ಲಿ ಅಚ್ಚುಮೊಳೆಗಳ ಮೇಲೆ 
ಉರುಳಿ ಮಸಿಯನ್ನು ಸವರುವ ಸಾಧನ : ಆ ಭಾಗಗಳು ಮಾತ್ರ 
ದ್ರಣಯಂತ್ರದ ಮಸಿಯುರುಳಿಗಳಿಗೆ (8011688) ತಾಗಿ . , . 
ಯಂತ್ರದಬತ್ತಡದಿಂದ ಕಾಗದದ ಮೇಲೆ ಮುದ್ರಿಸಲ್ಪಡುತ್ತವೆ (ಮುದ್ರಕ-೨). 
ಮಸಿಯೂಟ ಇ ಮದುವೆಯಲ್ಲಿ ಬೀಗರಿಗಾಗಿ ಏರ್ಪಡಿಸುವ ' 
ಭೋಜನ; ಬೀಗರೂಟ(? ): ಮದುಮಗಳ ಅಣ್ಣ ತರತಾನ ಮಸಿಯೂಟ 
(ಕೋಳೀ. 1). ಮಸಿಹಚ್ಚು ಎ ಮಸಿಬಳಿ ; ಆ ಹೆಸರಿಗೆ ಗುಮಾಸ್ತರು 
ಮಸಿ ಹೆಚ್ಚುತ್ತಿದ್ದಾರೆ (೩೧೩ಸ್ಣಾ. ೬): p ಸಂಸ್ಕೃತಕೋಶಗಳಲ್ಲಿ 
“ಮುಶಿ'. "ಮಷಿ' ಮತ್ತು "ಮಸಿ' ಎಂಬ ಮೂರು ರೂಪಗಳು 


ಶಿಕ್ಷರು ತಮ್ಮ 


ಭೀ 


ವಿಂಬ 


ಜ್ಞ ವೆ. 


ಬಂದಪೆನೆಂಬುದು 


ಮಶಿ”. 
ಇದ್ದರೂ ಜ್ಞಾತಿಪದಗಳು, ಪ್ರಯೋಗಗಳು ಮತ್ತಿತರ ಆಧಾರ 
ಗಳಿಂದ 'ಮಸಿ'. “ಮಶಿ” ರೂಪಗಳನ್ನು ದೇಶ್ಯ ಮತ್ತು ಅದರ 
ಪರ್ಯಾಯರೂಪಗಳಿಂದೂ 'ಮಷಿ' ರೂಪವನ್ನು ದ್ರಾವಿಡದಿಂದ 
ಸಂಸ್ಕೃತಕ್ಕೆ ಹೋಗಿರ:ವ ಸಾಧ್ಯತೆಗಳಿದ್ದರೂ ಸಂಸ್ಕೃತದಲ್ಲಿ 
ಪ್ರಾಚೀನ ಪ್ರಯೋಗಗಳಿರುವುದರಿಂದ ಸಂಸ್ಕೃತವಂದೂ 
ತೀರ್ಮಾನಿಸಿ ಪ್ರತ್ಯೇಕ ಉಲ್ಲೇಖಗಳಾಗಿ ಕೊಟ್ಟಿದೆ. 

[ದೇ.॥ ತಮಿ. ಮಲ. ಮೈ; ತುಳು. ಮಜಿ, ಮೈಯಿ; ಕೊಡ. ಮಸ್ಕಿ 

ತೆಲು. ಮಸಿ. / ಸಂ. ಮಪ] 

ಮಸಿಕಟ್ಟು "ಮಸಿಗಟ್ಟು' ನೋ. 

ಮಸಿಕಡ್ಡಿ (ನಾ). ಶಾಯಿಯಲ್ಲಿ ಅದ್ದಿಕೊಂಡು ಬರೆಯುವ ಒಂದು 
ಬಗೆಯ ಸಾಧನ ; ಲೆಕ್ಕಣಿಕೆ; ಲೇಖನಿ ; ಶಾನುಭೋಗರು ಮಸಿಕಡ್ಡಿ 
ಯಿಂದ ಬರೆಯುತ್ತಿದ್ದರು (6.4). [ ಬುಸಿ 4 ಕಡ್ಡಿ 

ಮಸಿಕಪ್ಪಡ 'ಮಸಿಗಪ್ಪಡ' ನೋ. 

ಮಸಿಕಾಣಿಕೆ, ಮಶಿಕುಣಿಕೆ (ನಾ). ಶಾನುಭೋಗರು ಹೊಲದ 
ಲೆಕ್ಕಪತ್ರಗಳನ್ನು ಬರೆಮಕೊಟ್ಟುದಕ್ಕಾಗಿ ರೈತರಿಂದ ವಸೂಲು 

ಕಾಣಿಕೆ, - ಸಂಭಾವನೆ : ಅವಿದ್ಧಾವಂತರಾದ ರೈತರು 


ಮೆಸಿಕುಡಿಕೆ 


ಶಾನುಭೋಗರಿಗೆ ಮಸಿಕಾಣಿಕೆಯನ್ನು ಕೊಟ್ಟು ಲೆಕ್ಕಪತ್ರಗಳನ್ನು ಬರೆಸಿ 
ಕೊಳ್ಳುತ್ತಿದ್ದರು (ಊ9). ಮಶಿಕಾಣಿಕೆ: ಎಲ್ಲಾ ಶಾನುಭೋಗರೊ 
ರೈತರಿಂದ “ಮಶಿಳಾಣಿಕೆ” ಎಂಬುದಾಗಿ ವಸೂಲ್ಯಾಡುತ್ತಾರೆ (ಗರುರಾ- ೦೦3) 
[| ಮಸಿ 4. ಕಾಣಿಕೆ (ಆ ಕಾಣ್ಯೆ) ] 
ಮಸಿಕುಡಿಕೆ (ನಾ). ಶಾಯಿಯನ್ನು ತುಂಬಲು ಉಪಯೋಗಿಸುವ 
ಎಜು ಅಥವಾ ಪಿಂಗಾಣಿಯ ಭರಣಿ : -ವವುತಿ : ತಳದ ಕೆರೆ ತೆರೆದ 
ಮಸಿಕುಡಿಕೆಯಂತೆ (4400. ೨೬-4). [ಮಸಿ ಕುಂಕ್ಕೆ) 
ಮಸಿಗಟ್ಟು, ಮಸಿಕಟ್ಟು (ಕ್ರಿ). ಕೊಳೆಯಾಗು ; ಮಾಸು: ಮೋತೀ 
ಬಾಯಿಯು ತನ್ನ ವಸಿಗಟ್ಟಿದ ಹಸ್ತಗಳಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ 
ಎ೬೬ ಉತ್ತರವಿತ್ತಳು (ಯಾರಾತ ೩೯೦). ಮಸಿಕಟ್ಟು : ತನ್ನ ಪತ್ನಿಯ 
ಮುಖ ದಿನದಿನಕ್ಕೆ ಮಸಿಕಟ್ಟಿದ ಕನ್ನಡಿಯಂತಾಗುತ್ತಿದ್ದುದು. ಆತನ 
ಕಣ್ಣಿಗೂ ಕಂಡಿತ್ತು (ರೆತಂಜಾ, ೧೮)- [ ಮಸಿ 4 ಕಟ್ಟು] 
ಮಸಿಗತ್ತಲೆ (ನಾ). ಕಪ್ಪನೆಯ ಕತ್ತಲು ; ಕಗ್ಗಪ್ತಲೆ ; ಚಿನ್ನೆ. 
ಮಸಿಗತ್ತಲೆಯ ಕೊಳದ ಕಟ್ಟನೊಡೆಯುತ್ತೆ ಕರ್ಬೊನಲ ಪರಿಯಿಸುವಂತೆ 
ತುರುಬು ಸಡಿಲಿಸಿ ಬೀಸಿದಳ್‌ ಕೇಶಖಾಶಮಂ (ತತ್ರಾಂಗ- ೩೩-6೯೬). 
[ಮಸಿ 4. ಕತ್ತಲೈ ( ೬ ಕಟ್ಟಲೆ) ] 
ಮಸಿಗಪ್ಪಡ. ಮಸಿಕಪ್ಪಡ. (ನಾ). ಮಾಸಿದ ಬಟ್ಟೆ ; ಕೊಳೆಯಾದ 
ವಸ್ತ್ರ : ಮಸಿಗಪ್ಪಡವ ಪೊದೆದು ತುಜುಬಿಕ್ಕಿ ಸರೆದಲಿಗೆ ಮುಸುಕಿಟ್ಟು... 
ಮುದುಪಾಜ್‌ರ್ದಳೊಂದೆಸೆಯೊಳು (ಶತಕಾ. 9೨೭) ; ಮಸುಳ್ವಿರೆ ಕುಂತಿ 
ನೀಳಪಟದಿಂ ಮಸಿಗಪ್ಪಡದಿಂದೆ ರತ್ನಮಂ ಮುಸುಕುವ ಭಂಗಿಯಿಂ 
ಮುಸುಶನಿಕ್ಕಿ (ಕಾರ್ಕೈಪು- 90-00). ಮಸಿಕಪ್ಪಡ: ಒಡಲ ಹತ್ತಿದ 
ಪಃ ಮಸಿಕಪ್ಪೆಡದೆ ಕಂದಿದ ಜನ್ನಿವಾರದ ... ಅವಧೂತ 
(oon: 3-4-03). [ಮಸಿ ಕಸ್ಪಡ] 
ಮಸಿದೊಡೆ (ಕಿ). ಕಪ್ಪನ್ನು ಬಳಿ; ಕಪ್ಪುಬಣ್ಣವನ್ನು ಹಚ್ಚು : 
ನೆರೆದಲೆಗೆ ಮಸಿದೊಡೆದು ತೆರೆಗೊಂಡೊಡಲನು ಕತ್ತಲೆಯ ಮಲಸಿಗೆಯ್ದೂ 
ಬಾ.;.ಜಾಣಯೆಂಬಾ ಹಣ್ಣುಮು। ರಕಿಸೂಳೆಯರೆಸೆದರು (404. 00.೬). 
[ಮಸಿ ತೊಡೆ ] 
ಮಸಿದೌತಿ (ನಾ). ಇ ಮಸಿಕುಡಿಕೆ: ನೆರೆಹೊರೆಯ ಮಕ್ಕಳು ಕೂಡಿ 
ಅವರ ಮಸಿದೌತಿಯನ್ನು ಉರುಳಿಸಿದರು (4 43, ೩0). 
[ ಮಸಿ. ದೌತಿ (ಎ ದವತಿ) ] 
ವಖಿಪಾತ್ರೆ (ನಾ). ೧. ಸೀದು ಕರಿಕಾದ ಪಾತ್ರೆ ; ಕಪ್ಪು ಹಿಡಿದ 
ಪಾತ್ರೆ : ಕೆಲಸದವಳು ಮಸಿಪಾತ್ರೆಗಳನ್ನು ಚೆನ್ನಾಗಿ ತೊಳೆದಿಲ್ಲ (64). 
೨. ಎ ಮಸಿಕುಡಿಕೆ: “ದೌಾತಿ ಮಹಿಷಾತ್ರಿಯಕ್ಕು” (ಶುಂಗರಾ- ೦೦೫-೦೫). 
[ಮ 4 ಪಾತ್ರಿ 
'ಮಸಿಬುಡ್ದಿ 'ಮುಸಿಬುರುಡೆ` ನೋ. 
ಮಸಿಬುರುಡೆ. ಮಸಿಬುಡ್ಡಿ (ನಾ). ಎ ಮಸಿಕುಡಿಕೆ: 
ಕೈಲಿದ್ದ ಸಾಮಾನುಗಳನ್ನು ಕಂಚಿನ ತಂಬಿಗೆ, ಮುಬುಡ್ಡಿ , . , ಇತ್ಯಾದಿ 
ಹೆಂಡತಿಯ ಮೈಮುಖಕ್ಕೆ ಗುರಿಯಿಟ್ಟು ಬೀಸಿ ಎ; 
ಇದ್ದಾರೆ (ತುಕ್ಕುಕು: ೦೨). [ಮಸಿ 4. ಬುರುದೆ] 
ಮಸಿಮುಸುಡ (ನಾ). ಕಪ್ಪುಮುಖವುಳ್ಳವನು ; ಕರಿಯ: ಅಸಿಲತೆ 
ರಣಧೌತಮದೀ ಮುಸಿಮುಸುಡನ ಜೀವ ಕಪ್ಪಿನಿಂ ಕಂದಿದೊಡೆಣ್ಣೆಸೆಯ 
ನಡರ್ದೆನ್ನ ಕೀರ್ತಿಪ್ರಸರದ ಕುಡಿ ಕೈಪೆಸೊರೆಯ ಕುಡಿಯವೊಲಕ್ಕುಂ 
(ಡುಕೋತ. ೨-೩೩). [ಮಸಿಮುಸುಡು 4 ಆ] 
ಮಸಿಮುಸುಡು (ನಾ). ಕಪ್ಪನೆಯ ಮುಖ: ಮಸಿಮುಸುಡಿನ ಮಾಳಿ 
ಮನೆಯ ಗಂಡನು ಬಿಡೆ (೪0೪ ೬-0). 
[ದುಸಿ | ಮುಸುಡು (ಎಮುಸುಂಡು)] 


8)" ಮಸಿಬುಡ್ಡಿ ; 


೬೯೮೪ ಮಸೀದಿ 


ಚ 


30 


35 


4s 


ಮಸಿವಣ್ಣ (ನಾ). ೧. ಕರಿಯ ಬಣ್ಣ 
ಕಾಕಾಲಯದೊಳಗೊಡಲಂ ಪೊರೆದುಂ 
ನುಡಿವಡೆಯದೆ ಪಿಕಮಿರ್ದುವು (ಡುಗ. ೩-1 ಣ್ಣ! 
ಚೆಲುವಿನೆಡಗೆ: ಸೋಲ್ವರು ಗೊಲ್ಲತಿಯರು (ಸಾಕ್ಮರಾ, 38-2೭) ; ತತ್‌ಕ್ಷಣ 
ದೊಳಗೆ ಮಸಿವಣ್ಣಮಾಯ್ತು ಬ್ರಹಕ್ಮಿಂಡಂ (ತ್ಯ. ೪0೪). . ೨. 
(ಆಲಂ) ವ್ಯರ್ಥವಾದುದು : ನಿರರ್ಥಕವಾದುದು : ಹುಸಿವವನ 
ಬೇಹಾರ ಕನ ಹತ್ತಿದಾರಂಬ ವಿಷಯವುಳ್ಳ ಸವನ ಗುರುತನವು ಇವು ಮೂಜು 
ಮುಸಿದಣ್ಣ (ಸರ್ವಜ್ಞ. ೪3). [ಮಸಿ 4 ಬಣ್ಣ] 


ಮಸಿವಾವಾಳ `ಮಸಿವಾಳ' ನೋ. 
ಮಸಿವಾಳ, ಮಶವಾಳ, ಮಸಿವಾವಾಳ, ಮಸ್ಸಿವಾಳ, ಮಸ್ಸೀವಾರ, 


ಮಸ್ಸೀವಾಲ (ನಾ). ಒಂದು ಬಗೆಯ ಮರ : ಬೈಲುಸೀಮೆಯ ಅಡವಿ 
ಯುಕ್ತಿ ಸಾಧಾರಣವಾಗಿ ಎಲ್ಲ ಕಡೆಯಲ್ಲಿಯೂ ಜಾಲಿ... ಮಸಿದಾಳ, 
ಹುಲಗಲಿ, ದಿಂಡಲ. ಅತ್ತಿ ಮುಂತಾದವುಗಳು ದೃಷ್ಟಿಗೆ ಬೀಳುತ್ತದೆ 
(ಕೇತ. ೩0). ಮಶವಾಳ ; ಮಶವಾಳ (ಪಾಂಢರಿ). . .ಬೆಳಗಾವಿ, ವಿಜಾಪುರ 
ಜಿಲ್ಲೆಗಳಲ್ಲಿ ಬೆಳಿಯುತ್ತದೆ (ಕಗ ೫). ಮಸಿವಾವಾಳ : ()- 
ಮಸ್ಸಿವಾಳ ; ಮರಗಳು . . . ಬೇವು, ಹುಚ್ಚುಬೇವು, ಹೆಬ್ಬೇವು, 
ಓವಾಳ, ನುಗ್ಗೆ (ತಮ್ಮಕು. ೨6೬), ಮಸ್ಸೀವಾರ : ಮಸ್ಲೀವಾಲ. 
ಮಸ್ಸೀವಾರ, ಕಂಚದೊಗ್ಗೆ (ಬತ. 3೬-00), ಮಸ್ಸೀವಾಲ : 
'ಮಸ್ಸೀವಾರ` ಉಲ್ಲೇಖದ “ಮೈಔಗಿ' ಪ್ರಯೋಗವನ್ನು ನೋಡಿ. 
`ಅಂಟುವಾಳ', *ಕಂಚುವಾಳ' ಪರಾ. 1] 


ಮಸಿಹೆಣ್ಣು (ನಾ). (ಆಲು) ನೀತಿಗೆಟ್ಟವಳು : ಕಳಂಕಿನಿ : ವ್ಯಸನದ 


ದೆಸೆಯಿಂದ ಮಸಿಸೆಣ್ಣಿನೊಶವಾಗಿ ಹುಸಿದು ಹೋಗುವಳ ಒಡನಾಡಿ ತಾ 
ನುಗ್ಗು ನುಸಿಯಾದ ಕಾಣೊ (16೯%. ೦೬೯೦). 
[ಮಸಿ 4 ಹೆಣ್ಣು (ಎಪೆಣ್‌)] 


ಮಸೀತಿ 'ಮಸೀದಿ' ನೋ. 
ಮಸೀದಿ, ಮಶೀತಿ, ಮಶೀದಿ. ಮಸಜೀದ, ಮಸಜೀದಿ. ಮಸೀತಿ, 


ಮಸೀದೆ, ಮಸುದಿ. ಮಸೂಶಿ, ಮಹಜಿದಿ (ನಾ)- ಮುಸಲ್ಮುನರ 
ಪ್ರಾರ್ಥನಾಮಂದಿರ ; ಭುವನಗಿರಿ ದುರ್ಗದಲ್ಲು' ಕಟಿಸ್ತ ಮಸೀದಿಗೆ 
ಕೊಟ ಧರ್ಮಶಾಸನ (ಏಕ. ೪೫. ತೀರ್ತಶ.- ; 1027); ಅವಳನ್ನು ನಗರ 
ಪ್ರಾಂತದಲ್ಲಿದ್ದ ಒಂದು ಸಣ್ಣ ಮಸೀದಿಗೆ ಕರೆದುಕೊಂಡು ಹೋಗಿ ಮೌಲ್ವಿ 
ಸಾಕ್ಷಿಗಳ ಮುಂದೆ ಕುರಾನಿಗೆ ಅನುಸಾರವಾಗಿ ಮದುವೆಯಾಗಿ ಅವಳ ಶಯ್ಯಾ 
ಗೃಹಕ್ಕೆ ತಂದು ಬಿಟ್ಟುಹೋದನು (ಕನು. 339). ಮಶೀತಿ: 
ಬನಾರೀಸ* . . . ಗಂಗಾನದಿಯ ಮೇಲಿದೆ. ಅನೇಕ ದೇವಾಲಯಗಳೂ 
ಮಶೀತಿಗಳೂ ಇವೆ (ಕೂಗೂ 8). ಮಶೀದಿ : ಕೂಡಿದವರೆಲ್ಲರೂ 
ಮಶೀದಿಯಲ್ಲಿ ಭೋಜನ ಮಾಡಿಕೊಂಡು ಮನೆಗೆ ಹೋಗುತ್ತಾರೆ (ಕಂಜ. 
೬-೨೭). ಮೆಸಜೀದ : ಮುಸಲಮಾನರ ಮಸಜೀದಗಳಿಗೆ ಸೋಪಾನಗಳು 
ಶಟ್ಟಲ್ಪಡುತ್ತಿದ್ದವು (ಊಸಿತೂ. ಬಿ. ಮಸಜೀದಿ : ಗುಡಿ ಚರ್ಚು ಮಸ 
ಜೀದಿಗಳ ಬಿಟ್ಟು. ಹೊರಬನ್ನಿ (446. ೨6-೦0). ಮಸೀತಿ ; ನಮಾಜಿಗೆ 
ಹೋಗಿ ಮಗೀತಿ ಮೇಲೆ ಬಿದ್ದೆ ಹಾಗಾಯಿತು (ಕುಲ. 0೪೦): ಮಸೀದೆ : 
ಆ ಹೊತ್ತು ಮಸೀದೆಗಳೆಲ್ಲ ಗಮಗಮಿಸಿದವು (ಸಂ. ೧) ; ಮಸೀದೆಯಿಂದ 
ಮುಕ್ರಿಗಳು ನಿನಗೆ ಆದೇಶ ಕಳಿಸಿದರೂ ನೀನು ಕೇಳಲಿಲ್ಲ (ಮಂಗನ. ೦೦). 
ಮಸುದಿ: ಆ ತುರುಕರು . . . ಗರುಡನ ಕಂಬವಂ ಮುಟ್‌ದು 
ಮಸುದಿಯಂ ಕಟ್ಟಿಸುವರು (804. ೬೨-೫೪). ಮಸೂತಿ : ತಾವರೆಗೆರೆ 
ಹೊಂದಿ ಕಟಿಸಿದ ಮಸೂತಿಯ ಧರ್ಮಕೆ ಕೊಟ (೪. 11111, ಸಾಗರೆ. 
06-00; 1631); ಆಗ ಆ ಬುದಶಹನು ಮಸೂತಿಯೊಳಗೆ ನಮಾಜ 
ಮಾಡುತ್ತಿದ್ದನು (ಕಾಶಕಂ. ಇ). ಮಹಜಿದಿ ; ಕಾಚಿಮದಾಮ್ರೊದಿನ್‌ 


ಮಸೀದೆ ೬೯೮೫ ಮಸೂರಿಕೆ 


ಯಂಬವಗೆ ಪೊರ್ಮಾರಭೈವಾಗೆ ಮಹಜಿದಿಗೆ ಯಿನಾಮಾಗಿ . . .ಕಲು 
ನೆಟ್ಟ ಹೊಲ ೨ (ಎಕ 111 (6), ಶನ್ನಗಿ- 63-97 2821)- 
[- ಪಾಠ, ಮಸ್ತಿದ್‌ ; ಹಿಂ. ಮಸಜಿದ್‌, ಮಸೀತ್‌, ಮಸೀದ್‌ ; 

ಮರಾ. ಮಶೀದ್‌, ಮಸೀದ್‌] 

ಮಸೀದೆ "ಮಸೀದಿ" ನೋ. 

ಮಸುಕು. ಮಸಕ್ಕು (ನಾ). ಮಬ್ಬು : ನಮ್ಮೂರಿನ ಹಣೆಯಲ್ಲಿ ವಿದ್ಯಾ 
ಭ್ಯಾಸದ ಬರಹವು ಮಸುಕಾಗಿ ಕಾಣುತ್ತಿತ್ತು (ತುಟ್ಮಶ. ಬಿ; ಕಿಲುಬು 
ಮಾಯವಾಗಿ ಬರಹ ಮಸುಕಾಗಿ ಕಾಣತೊಡಗಿತು (ಹಾಠುತ್ತ. ೦೦). 
ಮಸಕ್ಕು : ಮಸಕು ಮುಂಜಾವದಲಿ ನಿದ್ರೆತಿಳಿದೆದ್ದು (ಏಿಸೀಗೀ. ೨೯-೦೦): 
ಮೊದಲಿನ ನಿಜವಾದೆ ಆಧ್ಯಾತ್ಮ ಮಸಕಾಯಿತು (ತತ್ಕಶ್ರಾ. ೩೫೯). 

ಮಸುಕುಮಸಕು, ಮಸಕುಮಸಕು (ದ್ವಿರುಕ್ತಿ) : ಶಿಶಿರಖುತು, ಸಂಜೆ 

೬ ಹಜಾರದಲ್ಲಿ ಮಸುಕುಮಸಕಾದ ಕತ್ತಲೆ (ನನ. 000) ; ಹಿಂದೆ 
ನಮಗೆ ಮಸಕುಮಸಕಾಗಿ ಕಾಣುತ್ತಿದ್ದ ನಕ್ಷತ್ರ, ಈಗ . - - ಸ್ಥಿರವಾಗಿ 
ನಿಲ್ಲುವುದು ಸಾಧ್ಯವಾಗುತ್ತದೆ (6ಕಾಕ- ೭). [ದೇ.॥ ತಮಿ. ಮಚಜ್ಯಲ್‌ ; 
'ದುಲ. ಮಯಕ್ಕು, ಮಯಲ", ಮಯಿಮ್ಬು, ಮಯ್ಯಲ್‌; ತುಳು. 
ಮಸಕು, ಮಸುಕು, ಮಸ್ಕಿ ; ತೆಲು. ಮಸಕ] 

ಮಸುದಿ 'ಮಸೀದಿ' ನೋ. 

ಮಸುರ (ನಾ)- : ಒಂದರಿ ಬಗೆಯಂ ದ್ವಿದಳಧಾನ್ಯ: ಕಡಲೆ: 
ಯಜುರ್ವೇದದ ಕಾಲಕ್ಕೆ ಬತ್ತ, ಮಸುರ (8೬198) ಇವು . ಹೇರಳ 
ವಂಗಿದ್ದುವು (ಕಲನ. ೪೯)- [3] 

ಮಸುರಿಗೆ " ವಂಸೂರಿಗೆ' ನೋ. 

ಮಸುಳ್‌, ಮಸುಳು (ಕ್ರಿ). ಕಾಂತಿಹೀನವಾಗು ; ಮಂಕಾಗು: 
*“ಮಂಸುಳ್‌-ವಿಗತಪ್ರಭಾಯಾಂ (ಕಳೆಗುಂದು)`" (ಕರುಣ) : ವಿಭೂಷಣಂ 
ಗಳೊಳ್‌ ತೀಡುವ ರಶ್ಮಿಗಳ ಮಸುಳ್ದುವು (೨೪: ೩-೩): ಕೆಂಪೇಣ್‌ದ. 
ಶಳ್ಗೆಣ್ಣ ಕಡೆಪರೆಡ ಕುರುಳಾಂತ ನುಂಪುದಣೆ ಮಸುಳ್ಳೆ ತಿಲಕಂ (ತಂಪು. 
06-32) : ತೊಡೆಯಡಗಿನಿಂದೆ ನೆಣದೊಸರುತ್ತೆ. ಕೆಬಸುರಿದು. ಕೆಂಡದಿನ್‌ 
ಪೊಗೆಯಿಟ್ಟು ಚಟಚಟಿಸಿ ಮೆಸುಳ್ದ್‌ತ್ತ್ತಿ (ಕಾತಿಗೊ. 93-8೩0). ಮಸುಳು : 
ಮಸುಳಿದವು ತಾರೆಗಳು (ಕು್ಮಾರ್ರೋ- 3-೦4); ತಮಿಸ್ರಿಯ ತಾರಕಿಯ 
ಮೈವೆಳಗು ಮೆಸುಳಿದವು (ತೊಂರಾ- ೦-೦೪ ೦). ದೇ. ತಮಿ. 
ಮಜಜ್ಯು ; ಮಲ. ಮಯಣ್ಣು ; ತುಳು. ಮಜಕು, ಮಯಕು, ಮಸ್ಕು ] 

ಮಸುಳ (ನಾ)- ಕಪ್ಪು ಬಣ್ಣದವನು 2 ಕವಿದ ಮದಾಳಿಯಿಂ ಮಸುಳನಾಗಿ 
ಪಯೋಜರಜಂಗಳೊಳ್‌ ಕದಿಲ್ಲದಿಲನುಮಾಗಿ ಬಂದ ' ಮಲಯಾನಿಲಂ 
(ರಂಶಶಾ. 3-09). [ಮುಸು + - ಅ) 

ಮಸುಳಿಸು. ಮಸಣಿಸು (ಕ್ರಿ). ೧. ಮಂಕಾಗಂ : ನಿಸ್ತೇಜಗೊಳ್ಳು $ 
ಮಸುಳಿಸದ ತೇಜ ಮಾಸದ ಕೀರ್ತಿ... . ಸಹಜವೆನಿಸಿ ರಾಜಸುತಂ 
ಹರಿಶ್ಚಂದ್ರೆಭೂಭುಜ ೨ ಸುಖದೊಳಿರಲು (ಶಕಳಾ. ೦-೪); ಪಗಲ 
ಸುಧಾಸೂತಿ ಮಸುಳಿಸಿರ್ಪಂತವರೊಳ್‌ ಸೊಗಸುವ ಶರೀರಕಾಂತಿಯೊಳೊ 
ಗೆದಿರ್ದಂ ನವಕುಮಾರಕಂ ನೃಪನಿದಿರೊಳ್‌ (೩68. ೨-೦೩) ; ಮೆಯ್ಯ 
ದೀಧಿತಿ ಮಸುಳಿಸದು (ಕುಪ್ಮಾರ್ರೋ., ಓ೦%- ೬-೬೦ ಅರಿಕದ್ಯ)- ೨: ಮಂಕಾಗು 
ವಂತೆ ಮಾಡು : ನಿಸ್ತೇಜಗೊಳಿಸು ; ತೊಟ್ಟ ತುಡುಗೆಗಳ್‌ ಕೌಸ್ತುಭ 
ರತ್ನಮನೋರೊಂದೆ ಮಸುಳಿಸೆ (ಕಕ. 3-38) ; ಬಿಸುಗದಿರನ ಕಡು 
ಗಾಯ್ದಂ ಮಸುಳಿಸಿದು. . , ಕಾವನೆಚ್ಚಲರ್ಗಣೆಗಳ್‌ (ಕಲ್ಮಳಾ- ೩೦೦) : 
ಇನಕಿರಣಂಗಳ ಮಸುಳಿಪ ರತ್ನಕಾಂಚನಮಂಚಮೃದುತಲ್ಪದಲಿ ವನಜದಳಾ 
ಯತೇಕ್ಷಣೆ' ಮಂಡಿಸಿದಳು (ಕೋತತ. ೨೭-೩೨). ೩. ಅಡಗು; ಕಾಣ 

ಸಸುಳಿಸಿತೆಂದಡಂಗಿತಕ್ಕುಂ'" (ಕಕ್ಕಿ. ೬೦) $ ತೆಳುವಸುಜು 

ಪೊರೆಯೇಆದು . .. ತ್ರಿವಳಿಯ ರೇಖೆ ಮಸುಳಿಸದು (ಸಾಳ್ಮರಾ- ೩೨-೩೪); 


ದಾಗು ೩ 


ಮುನಿಗಳ ಮೌನಮಂತ್ರಾದಿಗಳಿ ಮಸುಳಿಸಿದವು (ತುರಂಗ. ೭-೦೦). 
೪. ಕುಗ್ಗು; ಕಡಮೆಯಾಗು ; ಇನ್ನಾಂ ಮುಳಿದೊಡೆನ್ನ ಜಸಂ 
ಮ ಸುಳಿಸುಗುಂ (ಶಂತತಂ: ೧೦-೦೩) ; ಕುಂಡವ ನಿಟ್ಟಿಸಿ ಬಿಸಿ ಮಸುಳಿಸಿ ಶಿಖಿ 
ನಡುಗಲು ಕತ. ೦-೬6) ; ಲೋಕಂಗಳೊಳ್ಳರಮಶಿದಭಕ್ತಿ ಮಸುಳಿಸಿ 
ದುದಲ್ಲಿಗೆ ಪೋಗಿ ನಿರುತದಿಂದುದ್ದರಿಸು (ಜಾಸೋಫು. ೪೪). ೫. 
ಕುಗ್ಗಿಸು: ಕಡಮೆಮಾಡು; ಅವರ ವಾಗ್ಗರ್ವಮಂ ಮುದು 
ಜಿಷ್ವಾಸ್ತಂಭನಂಗೆಯ್ದು ಖರ್ವಮತಿಶಕ್ತಿಯಂ ಮಸುಳಿಸಿ (ತರ್ಮರಾ- ೯೫೪), 
೬. (ಆಲಂ) ನಾಶಮಾಡು; ಬಲಿಮುಖರ ಬಲದಿ ಸೀತಾಲಲನೆಯ 
ನೊಯ್ದಸುರನಸುವ ಮಸುಳಿಸಿ . . - ಸಲಹಿದನವರಂ (ನನ್ನಕಾ. ೬-೨೦೪) - 
ಮಸಣಿಸು : ೧. ನಾನು ಈ ತೊಡಕಿನೊಳೆಗೆ ಬಿದ್ದಿದ್ದೇನೆ, ಬುದ್ಧಿ ಮಸಣಿಸಿದೆ 
(302ಕ್ಕಾ, ೬6). ೨. ಅವನ ಹವಣಿಕೆಯು ಅವನ ಅರಿವನ್ನು ಮಸಣಿಸಿ 
ವ್ವಲ್ಲದೆ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡಬೇಕೆಂಬ ನಾಣ್ಣುಡಿಯನ್ನು 
ಅದನ ಕಣ್ಣಿನಿಂದ ಮರೆಮಾಡಿತು (೨೦೦.೩೪): [ಮಸುಳ್‌ _. - ಇಸ್ಕು] 
ಮಸುಳು "ಮಸುಳ್‌' ನೋ. 
1 |ಮಸುಳ್ಳೆ (ನಾ). ಕಾಂತಿಹೀನತೆ ; ಮಬ್ಬು : * ಮಸುಳೆವೆಜು * ಪರಾ. 
[ಮಸುಳ್‌ 
ಮಸುಳ್ಳಿವೆಳು (ಕ್ರಿ). ಮಬ್ಬಾಗಿರು; ಪ್ರಕಾಶವಿಲ್ಲದಿರು: ಪಸರಿಪ 
ತಮದಿಂ ರಜದಿಂ ಮಸುಳ್ಳೆವೆತ್ತಿರದೆ ದೆಸೆಗಳುಂ ದಿಗ್ಬೇವೀವಿಸರದ. ಮೊಗ 
ದೊಡನೆನಸುಂ ಪ್ರಸನ್ನಭಾವಮನದೇಂ ಪುದುಂಗೊಳಿಸಿದುದೋ (ಕುದ್ರು 
೦೬-೪೬). [ಮಸುಳ್ಳೆ 4. ಪೆಜಕ್ಕಿ) 
ಮಸುಳ್ಹು (ಕ್ರಿ). ಎ ಮಸುಳಿಸು ೨: ಮಾಜಇಂತ ವಿಶ್ರಾಂತರಾಜ 
ಪುತ್ರನಂ ಸರಲ ಸೋನೆಯಿಂ ಕಿವುಳ್ತಿ ಮಸುಳ್ಳಿ . . . ತಡೆದಂ (ನ್ಯ 
೯0-0೨): [ಮಸುಳಿ 2. ಚ್ಚು] 
ಮಸೂತಿ "ಮಸೀದಿ" ನೋ. 
36 | ಮಸೂದೆ (ನಾ). (ಶಾಸನಸಭೆ ಮೊದಲಾದುವುಗಳಲ್ಲಿ) ಸಭೆಯ ಅಂಗೀ 
ೊರಕ್ಕಾಗಿ ಇಡುವ ಠರಾವು: ಗೊತ್ತುವಳಿ: ಕೇಂದ್ರಶಾಸನಸಭೆ 
ಯೆಲ್ಲಿ... ಒಂದು ಮಸೂದೆಯನ್ನು ತಂದರು (1ರ. ೭೩); ಬಹು 
ಪೆತ್ನೀತ್ವವನ್ನು ಜಾರಿಗೆ ತರುವ ಮಸೂದೆ ಬಿದ್ದುಹೋಯಿತೂನ್ನು 
(೪9೪2: 003))- [*-ಆರ. ಮುಸ್ಟದ್‌, ಮಸವ್ವಿದಾ ; ಹಿಂ. ಮಸವಿದಾ, 
30 ಮಸೌದಾ ; ಮರಾ. ಮಸುದಾ, ಮಸೋದಾ, ಮಸ್ವಿದಾ] 
ಮಸೂರ (ನಾ). ೧. ಒಂದು ಬಗೆಯ ದ್ವಿದಳಧಾನ್ಯ; ಕಡಲೆ, 
* ಮಾಂಗಲ್ಯಕಃ, ಮಸೂರ; - ಈ ೨ ಚಣಗೆ " (ಕರದು. 6೩-934) ; 
ಶ್ರಾದ್ಧಕ್ಕೆ  - - ರಾಜಮಾಹಂ ಮಸೂರಮಲಸಂದೆ ಕಡಲೆಯಿವನರ್ಹಂಗಳ್‌ 
(೨ಿತ್ತುಫು- ೩-೩-೦೬೩) ; ಮಸೂರುದಿ ಶಿಂಬಿದಾನ್ಕಂ (ಅಜ್ಮಾಗ- ೦೦೩-೦). 
36| ೨. ಬೇಳೆಯ ಆಕಾರದಂತೆ ಹೊರಉಬ್ಬುಳ್ಳ ಗಾಜು; ಲೆನ್ಸು ; 
ಮೇರೆಗಳು ಗೋಳದ ಭಾಗಗಳುಗಿದ್ದರೆ ಅಂತಹ ಮಧ್ಯವರ್ತಿಭಾಗಗಳನ್ನು 
ಮಸೂರಗಳೆಂದು (16೧80) ಕರೆಯುತ್ತಾರೆ. (ಛತು. 06೩); ವಿವಿಧ 
ಕನ್ನಡಿಗಳು ಮತ್ತು ಮಸೂರಗಳು ಉಪಯೋಗದಲ್ಲಿದ್ದವು (ತತ್ಮಪ್ಪಾ.. 
800)- ೫.) 

40 |ಮಸೂರಿಕ (ನಂ)- = ಮಸೂರ ೧: "ಮಸೂರಿಕಂ ಪೇಟಲ್‌ ಚಣಂಗಿ 
ಖಂಡಿಕಮೆನಲು ಕಡಲೆ” (ಮುಂಗಣ. ೦೦೦-9).  [ಸೆಂ. ಮಸೂರಿಕಾ] 
ಮಸೂರಿಕೆ (ನು). ೧. ಒಂದು ಬಗೆಯ ದ್ವಿದಳಧಾನ್ಯ : ಕಡಲೆ: 
ನೀವಾರತಿಲಾತಸೀಮಸೂರಿಕಾಕುಲತ್ಮ . - . ವಿವಿಧಧಾನ್ಯಭೇದಂಗಳುಂ 
(ಕು. ೬-೬೨ ನ). ೨. ಶರೀರದ ಮೇಲಿನ ಕಪ್ಪುಮಚ್ಚೆ ; ಸಂಗಾತಿ: 
ತಿಳುವಸೂರಿಕಾದಿ ಶುಭವ್ಯಂಜನರಂಜಿತಪ್ರಶಸ್ತಾವಯವಂಗಳುವುಂ , , . 
ನೋಡಿ (ಶಾಮಾ. ೩-೧೪೬ 5) : ಪರಮನ ಪರಮೌದಾರಿಕಶರೀರಮೊಬ್ಬ 


«ತಃ 'ಮಸೂರಿಕಾಪ್ರಮುಖನವಶತವ್ಯಂಜನಂಗಳೊಳ" ಕೂಡಿ 
(ತತ್ರ, 03-೭೮ 7). ೩. ಸಿಡುಬು; ಮೈಲಿ; ಮಸೂರಿಕೆಯ 
ಪೂರ್ವಚಿಹ್ನ ಗಳೆ ಕಂಡಾಗಲೇ ಲಂಘನವನೂ ವಮನವನೂ ಮಾಡಿಸುವುದು 
(ಕೈರ್ಯಸಾ- 7, ೩೭೩). ೪. ಪರದೆ ; ತೆರೆ: ಸೊದೆವಬಿಯದ ಲೋವೆಯ 
ಮುತ್ತಿನ ಲಂ 


ದ ಮಲಂಗು ಭಂಗಿವಡೆದ ಕುಸುಮದೆಸಟ ಮಸೂರಿಕಿಯ 
ಮೇಲೆ (66. 6-೭). ೫. ಸೊಳ್ಳೆಯ ಪರದೆ. ೬. ತಲೆಹಿಡುಕಿ ; 
ಕುಂಟಣಿ. [ಸಂ. ಮಸೂರಿಕಾ] 


ಮಸೂರಿಗೆ, ಮಸುರಿಗೆ (ನಾ). ೧. ಎಮಸೂರಿಕೆ ೧: ತೊವರಿ ಗೋದುವೆ 
ಜೋಳಮುರ್ದು ಪೆಸಜು್‌ ಮಸೂರಿಗೆ ಗುಂಜಿಯೆಂಬಿವಜಕೊಳೊಂದಜಕೊ 
ಳದ ತೈಲಮಂ ತಂದು ಪೊಸುವುದು (ಕೋಶ. ೯-೦೦೬). 
ಮಸುರಿಗೆ: ೨. ಎ ಮಸೂರಿಕೆ ೪ ; ಅಲರ ಮಸುರಿಗೆಯೊ 
ರ್ದುಳ್ಳಲರ್ದಪ್ಪಂ ನಿಮಿರ್ದ ಲತೆಯ ಮೇಲೆ ಏಳಾಸಂ ನಿಲೆ ನೀಡಿ ಕಾಲಂ 
ಪಸರಂಗಳೆ ಮಸುರಿಗೆಗಳಾಗೆಯುಂ ಕೆಂದಳಿರ 


(604. 00-೬೬) 
ಗೊಂದಳಂಗಳಿ ಬೆ. 


ದರಿಗೆಗಳುಗೆಯಂ (ಅತ್ರ. ೬-೮೭ ನ). 
ಸಂ. ಮಸೂರಿಕಾ] 

ಮಸ್ಕಣ (ಗು). ೧. ಮೆತ್ತನೆಯ ; ಮೃದುವಾದ : ಅದಲೊಳತಿ 
ಮಸ್ಮಣಕುಸುಮಪ್ರವಾಳದ ಪೊಳೆವ ಗೊಂಚಲಂ ಸಂಚಳಿಸಿ ಪೊಳೆವ ಮಿಂಚಿನ 
ಗೊಂಚಲೆಂದುಂ ಅಭಿಶುಕೆಯನುಂಟುಮಾಡುಗುಂ (ಸುಳುತಾ. 
೦೦-೩೭ ವ); ಮುನಿಪದರಾಜೀವದ ಕೆಲದೊಳ್‌ ವೇತ್ರಲತುವೃತವೆಸೆದ್ತು 
ಮಸ್ಕಣಪಿಂಛಗುಳುಚ್ಛಂ (ತಂದ್ರಥು- ೪-೨೬). ೨. ನಯವಾದ; ನುಣು 
ಪಾದ : ಏಕೇಂದ್ರನೀಲಶಿಲಾತಲಘಟಿತಮಸ್ಮಣತಳಮುಂ (ಅಂಕಿ. ೦೦-೨೨ ನ); 
ವಿಂಶತಿಸಹಸ್ರಸೋಪಾನಪಂಕ್ತಿವಿಭ್ರಾಜಿತಮುಮಪ್ಪ ಮಸ್ಕಣರಂಚಿರಭೂತಳ 
ಮುದುದಲ್ಲಿ ಜಾತರೂಪಗೋಪುರಂಗಳ ನಾಲ್ಕಅಂ ಪರಿನಿಷ್ಕೃತಮಾಗಿ(ರ್ಯಠೂ. 
98-೩೬ ನ). ೩. ಸ್ನಿಗ್ಗವಾದ ; ಮನೋಹರವಾದ ; ಅದಜ ಚಾಷಚ್ಛ 
ಪಚ್ಛಾಯಾನುಕಾರಿಯಪ್ಪ  ಮಸ್ಕಣವರ್ಣಪ್ರಸರಮೇಳಾಪವೈಚಿತ್ಯ್ಯಮಂ 


ಚಿತ್ರಕಳಾವಿಶಾರದಂ ಪರಿಭಾವಿಸುತ್ತುಮಿರ್ಪನ್ನೆಗಂ (ಕಂಪ್ರಶು. 9-೩೦ ವ). 
೪. ಪ್ರೇಮಪೂರ್ಣವಾದ ; ಅನುರಾಗದಿಂದ ಕೂಡಿದ: ಮಸ್ಕಣ 


ಕಟಾಕ್ಷದಿಂ ಕುಮುದದೊಳ್ಳೆ ಸಟಂ ಕಜಗಿದಂತಿರಂಭ್ರವಿನ್ಯಸನದಿನಬ್ಬಮುಂ 
ಕೆದಜುವಂತ್ರಿರೆ . .,. ಒರ್ವಳಾದಿದಳ್‌ (೬10. ೫-0೬): [ಸಂ] 

'ಮಸ್ಕಣಿತ (ಗು). ಮೃದುವಾದ ; ಮೆತ್ತನೆಯ : ಅನೇಕಮಕುಟಬದ್ಧ 
ಮಣಿಮಕುಟಮಣಿಕರ್ಷಣಮಸೃಣಿತಚರಣಂ (6೦4. 6೭೬1 ವ ; ಸಕಲಸಾ 
ಮಂತಮಣಿದುಕು! ನರೀಚಿಮಸ್ಮಣಿತಚರಣಾರವಿಂದನಪ್ಪ ಧರ್ಮನಂದನನಂ 
ಕಂಡು (ಶಂಠರಾ. 1-೮೦ ನ): [ಸಂ.] 

ಮಸೆ, (ಕುಂ: (ಹೊಳಪು ಬರುವಂತೆ) ಉಯ್ದು : ತಿಕ್ಕು: 
ಘರ್ಷಣೆ ಸ್ವಲ್ಪಕ್ಷತೇ ಚ (ಸಣ್ಣಗಾಯ) " (ಕಮರ) ; ಪಗೆ ಸುಗಿವನ್ನೆಗಂ 
ಮಸೆವ ವೀರಭಟರ್ಕಳ ರೌದ್ರಮಪ್ಪ ಕಯ್ದುಗಳಿಂ. .. ಕಂಗಿದಿಗಳ್‌ ಪಳಂಚಿ 
(ಶುಶರಾ- ೦೦-೩೩): 
೨2 ಬಿಲುಜಾಣರುರವಣೆ ಲಜ್ಞಿಸಿತು ಲೋಕದ ಧನುರ್ಧರರ (ಕಣಾ. 
೪-೦೭): ೨. ಹರಿತಗೊಳಿಸು ; ಚೂಪುಮಾಡು ; ಬೆಳ್ಳಿ ಸೆಯೆ ಮಸೆದ 
ಮದನನ ಬಾಳಂಕಾದುವು ಪೊಳೆವೊಳ್ತೊಡೆ (ಶಂಕರಾ, ೨-9೨) ; ತಮೊ; 
ವೈರಿವಿಜಯಕ್ಕೆ ಮಸೆದಸಿಧಾರೆವೊಲಪರಾಜಿತಂ ವಿರಾಜಿತನಾದಂ (ಜಾಸು, 
1-00) ; ತೊಂಡ ಗಿಳಿಗಳು ಚಂಚುವಂ ಮಸೆಯೆ (ಶುಕಾ- ೬-೦೪) ; 
ಜಮದಗ್ನಿರಾಪುನು ಮತ್ತೆ ಕೊಡಲಿಯ ಮಸೆದು ಹೊಕ್ಕಃ 
3-50)... ೩. ಸ್ಪರ್ಧೆಹೂಡು: ಹುರುಡಿಸಂ : 
ರಿರ್ವರುಮಂ ಪೂಜಿಸಿ ಮಸೆಯಲೈ ಬಗೆದು... ಪೋದ 
ಮಗುಟ್ಟಿಂ (ಅಂ. 04-೨೨೩) ; ಫಲುಗುಣನೊಡನೆ ಕವನವ ಮಸೆದರೇ 


“ಮಸ 


೬೯೮೬ ಮಸೆಗಣೆ 
(ಕುನ್ಮಾಸ- ಓಂ: ೦೫-೪೦); ಪೊಸಮಾವಶೋಕೆಯೊಳ್‌ ಮಟ್‌ದುಂಬಿ 
ಕೋಗಿಲೆಯೊಳೆಸೆವ ಸಂಪಗೆ ಪೊಚ್ಚಪೊಂದಾವರೆಯೊಳ್‌ ... ಗಿಳಿವಿಂಡು 


ಬನಸಿರಿಯೊಳ 


ವು (ಬಣ: ೪): ೪. ತೀವ್ರಗೊಳ್ಳು ; 
ರಭಸಗೊಳ್ಳು : ಯದುಮಗಧೆಸೈನ್ಯಯಗದೊಳ್‌ ಕದನಂ ಮಸೆದೊಡೆ 
(3ಗ2- ೭-೫) ; ಮಸಪಳಿಪಿಂ ಪ್ರಯಾನನಮನೀಕ್ಷಿಸಲುದ್ಯತೆಯಾಗಿ (ತುರ್ರ ಭಿ: 
೬-೭) ; ಪರಿಕರರು ಪರಿಕರರೊಡನೆಯಿರಲೊರಸೊರಸು ಮಿಗೆ ಮಸೆವುದು. 
ಕಣಾ (ಕವ: ೮-೩). ೫. ದ್ವೇಷಿಸು : ಬಸವ ಬಸದಾಯೊಂದಡೆ . - - 
ಮಸೆದ ಹಗೆಗಳು ನಂಟರಪ್ಪರು (0. 5-38). ೬. ನಾಶಮಾಡು: 
ಕೊಂಡುಹೋಗಿ ವೂರೇದಿನಗಳಲ್ಲಿ ಮಸೆದು ಬರು 


ತ್ತೇನೆ (ಊಂ: ೦೯೨): 


ನಾನೆ: ಸೈನ್ಯ ತೆ 


ಮಸೆದಾಟ, ಮಸವಾಟ ಎ ೧. ಘರ್ಷಣೆ ; ಶಿಕ್ಕಾಟ : ನಮ್ಮ ಸಂಸ್ಕೃತ 
ನಾಟಕಗಳ ಕಡೆ ತಿರುಗಿದರೆ... ವೃಕ್ತಿ ಶಕ್ತಿಗಳ ಮಸೆದಾಟವಿಲ್ಲದೆ ಇಲ್ಲ 
(ಕಾಠ್ಮತ- 3). ೨: ಕಲಹ; ಹೋರಾಟ: ಯೇಹೂದ್ಮರೊಡನೆ 
ತನಗೀ ಮುನ್ನೆಮಾದ ಮಸದಾಟವಂ ನೆನೆದು (ಗೊಳ್ಳೊಳ- ೬-೦೨). 

ದೇ.॥ ತಮಿ. ಮಾಯ್‌ ; ತುಳು. ಮಸೆ ಮಸಿ; ಕೋಲಾ. ನಾಯ್ಕಿ. 


2 ಪೆರ್ಜಿ, ಮಯಲ್ತಿ ; ಗೊಂಡಿ. ಮಸೀತಾನಾ, ಮೆಸಿಯನ] 
ಮಸೆ (ನಾ), ೧. ಹರಿತ: ಚೂಪು: ಫೊಸಮಸೆಯ ಬುಳ ಪೊಳೆಪು 


(ನರಾ. ೪-೫4) ; ಪೊಸಮಸೆಯ ಕೂರಲಗಾತನ ಕಂಠದಲಿ ಹಾರಮಾಗಿ 
ಬೀಟ್‌ (ಥಿಕ್ಕಾತ್ರ. ೩-೦೦ 5) ನ. ಎಪ್ಪತ್ತೇಳುಕೋಟಿಯ್ದ ಭಟರ ದೇಹವ 


ಕೀಲಿಸಿದ ಹೊಸದಸೆಯ ಸರಳಿಂದಸುರ ಕಡುಮುಳಿದು (8೫: ೦೯-0೬): 
ಪಿ. ಹೊಳಪು; ಕಾಂತಿ: “ತೊಳಗು, ಬೆಳಗು, . , ಮಸೆ ಎ ಈ 
೧೪ ಕಾಂತಿ" (44೫: ೩೩-೨03) ; ಗಗನಚರಗಜುರೋಹಕರಂಕುಶದ ಮಸೆ 
ಗಳ್‌ ಗಗನತಲಮನಾವರಿಸೆ ರಣಕ್ಷೋಣಿಗೆ ನಡೆದರ್‌ (ಕಣತಿ: 04೨೯ 2) ; 
' ಪೊದಟ್ಜ ಬೆಳ್ಳ ಸೆವಿಸಿಲ್‌ ರಣದೇವತೆಯಟ್ಟಹಾಸವಂತೊಗೆಯೆ (41. ೬-೬). 
೩. ಉದ್ರೇಕ; ಆವೇಶ ; ಬಲಿದ ದಂಡೆಯ ಮಸೆಯ ಬಯಸಕಿ 
ಲುಳಿಯ ಮೈಗಳ ಲವಣಿಸಾರರು , , , ಕಾದಿದರು (ಕುಣ್ಮಾರ್ರೋ- 0-1 
ಕರ್ಣಾರ್ಜುನರೊಳಗಿನ ಮನಕತದ ಮಸೆ ಏರಿತಪ್ಟೆ (ಕೋ: ೧೬೦). 
೪. ದ್ವೇಷ: ಹಗೆ : ಹುಸಿನುಸುಳಟಮಟಕಾಂಕ್ಷೆ ಹದಿರು ಗನ್ನಮನೆದಾಟ 
ಮಜದೆಯಗ್ಗ ಳಿಕೆ ಮುಸುಕುವ ಕಸಕಳೆಗಳ ಕಿತ್ತು ಗುರುರಾಯ ಸಸಿಗಳ 
ಸಲಹುವ ಕಾಂತೆ (ಅಮುಖಾಂ: ೪-೦೩) ೫. (ಸಣ್ಣ) ಗಾಯ ; ಇಸು 
ವಿಡುವ ಪೊಯ್ವ ಕುತ್ತುವ ಮುಸೆಯಂ ಪತ್ತಿಸುವ ಕೈದುವಿನ್ನಣಮಂ 
ಮಾಕ್ಷಿಸಲಾಗ ಸುತರನಾ ದುರ್ಧ್ಯಸನಂ ದೋಜಕರನೆಂಬನುತ್ತ ಮಜ್ಯೈಸಂ 
(46. 3-033) ; ಸಬಳದ ಮಸೆಗಳು ಪಿಂಗದೆ ಪೋಲ್ಡೆಸಿದಿರ್ದುವು 
ಸಾಸನಲಿಪಿಯೆಂ (ಎಳ. ೩೪) ತಕ್ಕತಾ, (6-೩೫; 170): ಮಸೆಯ 
ಮೈಗಳೊಳೊಣ್‌ವುತಿರ್ದುವು ಬಿಸಿರಕುತ (ಕಣ್ಯಾಶ್ರೂ: ೧೪-೮). [ವಮಸೈ] 
ಮಸೆಕಲ್‌. ಮಸೆಕಲ್ಲು (ನಾ). ಆಯುಧಗಳನ್ನು ಹರಿತಗೊಳಿಸಲು 
ಬಳಸುವ ಉಜ್ಜುವ ಕಲ್ಲು: ಮಸೆಕಲ್ಲ ಕುದುರೆ ಬಾಚಿಯ ಪೊಸತೆನಿಸುವ 
ಕೊಡಲಿಯುಳಿಯನೊರ್ಕಂದದೊಳಂ ಉಸಿರೆಂದಾ ಗುಣಕಂತಿಕೆಗಳಮಸಮ 
ಸ್ಯಮನೆ ಕೊಟ್ಟನಭಿನವಪಂಪಂ (10: 1. 0೪): ಮಸೆಕಲ್ಲು : ಕುಡು 
ಗೋಲು, ಮುಚ್ಚು ಮುಂತಾದ ಆಯುಧಗಳನ್ನು ಥಳಿಸಿ, ಮಸೆಕಲ್ಲಿನ ಮೇಲೆ 
[ಮಸ್ಕೆ + ಕಲ್‌] 


ಮಸೆದು ಇ! 


ಕೊಳ್ಳುತತ್ತುರೆ. (ನನ್ನೂರು: ಇಲ). 
ಮಸೆಕಲ್ಲು "ಮಸೆಕಲ್‌' ನೋ. 

ಮಸೆಗಣೆ (ನಾ). ಹರಿತವಾದ ಬಾಣ: ತುದಿದೆರಳೆಂಬುಗೊಲೆಗೇಜದ 
- ೨ ಮಸೆಗಣೆಯ ಬತ್ತಳಿಕೆ (ಕವಳ: ೩-6) ; ವೆಣ್ನಿಲಗೆಯೆ 
ಸೆಗಣೆಯ ಮೊಣೆ: ೩ರ.0೨೯-೨೭3). (ಮಸ್ಕೆ 2 ಕಣ) 


ಮುಸೆಗಾಣ್‌ (ಕ್ರಿ). (ಸಣ್ಣ) ಗಾಯವನ್ನು ಹೊಂದು : ರವಿಯ ಮಗ 
ಮಸೆಗಂಡನಶ್ವತ್ಥಾಮ ಮೈಮಲದ (ಕುವ್ಮಾಂ" 6-00) ; ಮಸೆಗಂಡ 
ಕೆ್ರೀಡನಂತಸುರನುರೆ ಘರ್ಜಿಸುತೆ (ಘೋರಾಸು- ೧೪). 

[ ಮಸ್ಯೆ 4 ಕಾಣ್‌ ] 

ಮಸೆಗಾಣಿಸು (ಕ್ರಿ). ಗಾಯಗೊಳಿಸು ; ಕ್ಷತಗೊಳಿಸಂ : ಮೂಜಕ್ಷೋಣಿ 
ಸೈನ್ಯವನೊರಸಿದನು ಮಸೆಗಾಣಿಸಿದನಗ್ಗದ ಮಹಾರಥರ (ಗುಣ್ಮಾರೆ್ತೀ- 
6-6) ; ಸಾವಿರ ಬಲುಸರಳ್ಳಳನೆಚ್ಚು ಮಸೆಗಾಣಿಸಿದನನಿಬರನು (ಕೆಸಗದು, 
3೨-೫). [ ಮಸೆಗಾಣ" * - ಇಸ್ಕು] 

ಮಸೆಗೆಡು (ಕ್ರಿ). ತೀಕ್ಷ್ಣತೆಯನ್ನು ಕಳೆದುಕೊಳ್ಳು ; ಹರಿತವಿಲ್ಲದಾಗು ; 
ಮೊಂಡಾಗು : ಮಸೆಗೆಟ್ಟ ಕೊಡಲಿಯ ಹೊಯಿಲಂತೆ ಕರ್ಮವ ನಸುದಲ್‌ 
ಮಾಳ್ಪುದು. ಧರ್ಮ ಮಸೆಯುಳ್ಳೆ ಕೊಡಲಿಯ ಹೊಯಿಲಂತೆ ಕರ್ಮವ 
ಕುಸುರಿದಳಾೌವುದೀಗ ಶುಕ್ಲ (68, ೬೯-೪). [ಮಸೆ -- ಕೆಡ್ಕು) 

ಮಸೆಗೊಳ್‌ (ಕ್ರಿ). ಹರಿತವಾಗು ; ಚುರುಕಾಗು : ನ್ಯಾಯಶಾಸ್ತ್ರದ 
ಆಧ್ಯಯನ ಹಾಗೂ ಅದರ ಪ್ರಯೋಗದಿಂದ ಆ ಬುದ್ಧಿಶಕ್ತಿಯು ಮಸೆ 
ಗೊಂಡು ಅತ್ಯಂತ ತೀಕ್ಷ್ಣವಾಯಿತು (ಉ೫5. ೭). [ಮಸ್ಯೆ -. ಕೊಳ್‌) 

ಮಸೆಗೋಲು (ನಾ). ಇ ಮಸೆಗಣೆ : ರಕ್ಕಸನು , . . ಪರಿಘದಲಿಟ್ಟನಿನ 
ಕುಲನ , . . ಮಸೆ [೫ಣಂ: ಸಮ]ಗೋಲೈದಣಲಿ ಶತಚೂರ್ಣವಾಗಲು 
ಕಡಿದನಾ ರಾಮ (ತೊರಂಾ- ೬-೨6-೪0) ; ಹಸಗೆಟ್ಟೆನು ಧೃತಿ ಕುಂದಿತು 
ಕಾವನ ಮಸೆಗೋಲು ನಾಂಟಿದುವೆದೆಯ (ಕಂಠಂ. ೯-೧೬೦). 

[ಮಸೆ 2. ಕೋಲ್ಕು (£ ಕೋಲ್‌))] 

ಮಸಿತ (ನಾ). ೧. ತೀಕ್ಷ್ಣತೆ; ಚುರುಕು : ತಾನು , - . ನೂರು, ಸಾವಿರ, 
ಆಡುವ ನಾಲಿಗೆಯ 'ಮಸೆತವನ್ನು ಎದುರಿಸಿ ಬದುಕಬೇಕಾಗಿದೆ (ಕಹ. 
1. 640)- ೨. ಉದ್ರೇಕ; ಆವೇಶ ; ವನಚರನ ಸುಡುವಂತೆ ನೋಡಿದ 
ಮನದ ಮಸೆತದಲಿ (198೧- ೪-೪). [ಮಸ್ಯೆ .. - ತ್ಯ) 

ಮಸೆದೋಈಿ (ಕ್ರಿ). ಗಾಯಗೊಳಿಸು ; ಮದನ ಮಸೆದೋಲ್‌ವನು 
ಹೂಗಣೆ ಹೃದಯವನು ತಾಗಿದುದು (ಕಣಾಂ. ೨-೬)- [ಮಂಸ್ಥೆ ತೋಲ] 

ಮಸೆಪ (ನಾ). ಎ ಮಸೆತ ೧: ` ಬಾದುರಬಾನನವರೆಚ್ಚ ಹೊಸಮಸೆಪದ 
ಬಾಣಗಳನು ಕುಸುರಿದಜನದು (ಕುರಾಸಾಂ- ೦೮-04). [ಮಸ್ಕೆ + - ಪೈ) 

ಮಸೆಪು (ನಾ). ಉಜ್ಜುವಿಕೆ; ತಿಕ್ಕಾಟ : ಗಳನಿನದಕ್ಕೆ ಕಾತರಿಪ ಕಂಠ 
ಮನೊಯ್ಕನೆ ಸಂತವಿಟ್ಟು ಮೈಗಳ ಮಸು(ಸೆ)ಪಿಂಗೆ ಮೈವಂಜ್‌ವ-. . 
ಪಾಣ್ಬೆಯ ಜಾಣ್ಮೆ ಸಾಲದೇ (ಉಕ. ೧೦-೩೩): 

ಮಸೆಯ (ನು). (?) : ಕೊಣ್ಣು ಪೋಗೆ ಮಸೆಯರ 
ರಣದೊಳ್ಳಿಟ್ಟು ಸುಗತಿಗೆ ಶನ್ನೊನ್‌ (ಎಳ: ೪11, ಸೂರವಿ- 30೨-೩; 953) 

1?) 

ಮಸೆಯಂಬು (ನಾ). ಇ ಮಸೆಗಣೆ : ಪೊಸಮಸೆಯಂಬುಗಳ್‌ ದೆಸೆಗಳಂ 
ಮಸುಳ್ವನ್ನಗಮೆಯ್ದೆ ಪಾಯೆ (ಕಕಣ- 00-83) ; ಮಸೆಯಂಬು ಪೆಟಲ 
ಗುಂಡುಗಳ ಎಸೆವ ಪೆರ್ಮಳೆಗಜಕಿಯುತ ಬೊಬ್ಬಿ! 

[ಮಸ್ಯೆ 4 ಅಂಬ್ಕು) 

ಮಸೆಯಿಸು, ಮಸೆಸು (ಕ್ರಿ). ಹರಿತಗೊಳಿಸು; ಚೂಪುಮಾಡು : 
ಮಸೆಯಿಸುಗುಳ್ಳ ಕೆಯ್ದುಗಳಂ (ಕತಲ. 00-ಟಿ); ಉಗುರಂ ಮಸೆಯಿಸಿ 
(ರಶಷೀನ್ನು- ೪); ಕೈದುಗಳ ಘಾಸಿಯಾಗದೆ ಮಸೆಯಿಪ ಭಟರಿಂದ 
ವಿಲಾಸವಡೆದುದುಭಯಬಲ (ಕುರಾಸಾಂ- ೧೯-೧೦೬): ಮಸೆಸು : ಅಸಿಯ 
ಮಸೆಸುವ ಮುಜ್‌ದ ಲೌಡಿಯ ಬೆಸುವ. - ವೀರಭಟರೊಪ್ಪ 
ದರು ಕಟಕದಲಿ (ಕುಣ್ಮಾರೀ. 8-೩6); ಅಸಮಾಕ್ಷನೊಳು ವೈರವ ತೊಟ್ಟು 
ರುಷಕೇತು ಮಸೆಸಿದ ಮಾರ್ಗಣೆಯಂತೆ.- . . ನನೆಗಳೊಪ್ಪಿಹವು 
(6038, ೨-೯೦). [ಮಸೆ 4 - ಇಸ್ಮು7 


(ಮಸೆ 4 - ಷು 
ಗಡಿ ತುಜುಮಾಳಿಸಿದೊ: 


೨ (ಕಂಪರಿ- 0೪-೪೪). 


೬೯೮೭ 


ಮಸ್ತಕ 


ಸ್ನ! 


ಮಸೆವಡು (ಕ್ರಿ). ಹೊಳಪನ್ನು ಹೊಂದು; ಕಾಂತಿಯನ್ನು ಪಡೆ: 
ಮಸೆವಟ್ಟುಜ್ವಲದರ್ಪಣಂ ಪೊಸದಳಿರ್‌ ಪೂಮಾಲೆ ಶೇಷಾಕ್ಷತಂ ಬಿಸಸೂತ್ರಂ 
ಎ» ತನ್ನೊಳೊಪ್ಪೆ (809. ೭0-೯): [ಮಸ್ಕಿ 4 ಪಡು] 
ಮಸೆವು (ನಾ). ಸಾಣೆಹಿಡಿಯುವಿಕೆ : ಸಹಿಸಿದ ಹಸಿವು ಆಯಿತು ಆತ್ಮದ 
5] ಖಡ್ಗಕೆ ಮಸೆವು (ಸೋತ ೩-೬). [ಮಸೆ + ಇವು) 
ಮಸೆವೆಳಗು (ನಾ)- ಆಯುಧಗಳನ್ನು ತಿಕ್ಕುವುದರಿಂದುಂಟಾಗುವ 


ಕಾಂತಿ, - ಹೊಳಪು: ವಸುಧೇಶರನಾತ್ಮಭೂರಿಭಾಂಕೃತರವದಿಂ ಮಸೆ 
ವೆಳಗಿಂ ನಗುತಿರ್ಪಂತೆಸೆದುವು ಬೆನ್ನಟ್ಟುತಿರ್ದ ಕೃಷ್ಣಶರಂಗಳ್‌ (2ಗಂ- 
1-00). [ಮಸ್ಯೆ ೬ ಬೆಳಗು (ಆ ಬೆಳಕು)] 


19] ಮಸೆವೆಜು (ಕ್ರಿ). ಹರಿತವಾಗು; ಚೂಪಾಗು : ಹೊಸಮಸೆವೆತ್ತ ಖಡ್ಗದಲಿ 
ಕುಸಿವೆತ್ತು ಖಳನ ಮಸ್ತಕವ ಕೀಳ್ಬಡಿಸಿ ರಂಜಿಸೆ (ನೋಡಕ. 00-೬೬); ಮೊತ್ತ 
ಮಸೆವೆತ್ತ ಬಲ್ಲತ್ತಿಗಳ ಕಿತ್ತು ಭಟರೆತ್ತಿ ಜಡಿಯುತ್ತಿರಲೈ (ಕೈ ಬಣ. 9-0). 

[ಮಸ್ಯೆ 4 ಪೆಜ್ಮು] 

ಮಸೆವೊಗರ್‌ (ನಾ). ಕಾ ಮಸೆವೆಳಗು : ಕರ್ಣಜನ ಕಣೆಗಳಂ ಕತ್ತರಿಸಿ 

ಫೊಸಮಸೆಮೊಗರ್ನಭೋಮಂಡಲವನಂಡಲೆಯಲು (ಕ್ಕ. 
[ಮಸ್ಕೆ 4 ಪೊಗರ್‌) 
ಮಸೆಸು `ಮಸೆಯಿಸು` ನೋ. 

ಮಸ್ಕರ (ನಾ). ಬಿದಿರು : ಬೊಂಬು: “ತ್ವಚಿಸಾರಃ, ಚಪಃ ... ಮಸ್ಮರಃ 

—ಈ ೬ ಬಿದಿರ” (ಹಲಾಯು: ೩೪-30). [ಸಂ,] 

39] ಮಸ್ಕರಿ, (ನಾ). ಬಿದಿರಿನ ದಂಡವನ್ನು ಹಿಡಿದ ಸಂನ್ಮಾಸಿ.- ಯತಿ: 
“ತಾಪಸಂ ಕರ್ಮಂದಿ ಮಸ್ಕರಿ ವ್ರತಿ ಭಿಕ್ಷುವಾ ಪರಾಶು ತಪಸ್ವಿ ಯೆನಿಕ್ಕು” 
(ಈಗ: ೪): ಸಂ. ಮಸ್ಯರಿನ್‌] 

ಮಸ್ಕರ್ಕಿ, ಮಷ್ಯಿರಿ (ನಾ). ತಮಾಷೆ : ಗೇಲಿ : ಎಲ್ಲಿ ಕೂತ ಮರಯೇರಿ 
ಮಾಡಲಿಕ್ಕೆ ಮಸ್ಕರಿ . . . ಗೋವಿಂದ ಅನಿಸಿದ ಗೋವರ್ಧನಾ (ಉಗ. 
000); ಎಂಥ ಮಸ್ಕರೀ ಮಾತ ಇದು (ಕ68- ೨00)- ಮಷ್ಕಿರಿ: ಇದೇನು 
ಕ್ಲೀಷೆಯೋ ಮಷ್ಕಿರಿಯೋ ! (66ರ. 8೬) ; ನನ್ನ ಜೊತೆ ಮಸ್ಕಿರಿ ಮಾಡ 
ಬೇಡ (60)- 

[-ಅರ. ಮಸ್ಮರಾ; ಹಿಂ. ಮಸ್ಕರೀ, ಮಸಖರೀ; ಮರಾ. ಮಸ್ಕರೀ] 
ಮಸ್ಕರಿಮಾರ್ಗ (ನಾ). ಸಂನ್ಯಾಸಿಯ ಸಂಪ್ರದಾಯ : ಆ ದ್ವಿಜಾನ್ವಯ 
ನವಂ ವಿನಯವಮುಂ ತನ್ನೊಡವುಟ್ಟಿ ಪುಟ್ಟಿ ಬಳೆದು ಪೂರ್ವಸ್ಥಿತಿಯೊಳೆ 
ಮಸ್ಕರಿಮಾರ್ಗದೊಳೆಸಗಿ (ರ್ಥವತಿ. ೩-೦೪ ಐ). [ಸಂ.] 
ಮಸ್ಕರಿಸಮಯ (ನಾ). ಇ ಮಸ್ಕರಿಮಾರ್ಗ ; ಆತನ ಪೆಂಡತಿ ದುರ್ಮನಸ್ಮೆ 
ಮಸ್ಕರಿಸಮುಯಮಂ ಪಿಡಿದಿರ್ಪಳ್‌ (ತ)ರಾಮಾ. ೯-೬ 5) [ಸಂ.] 
ಮಸ್ಕಾ (ನಾ). ಬೆಣ್ಣೆ; ನವನೀತ. 
ಮಸ್ಕಾಹೊಡೆ - (ಆಲಂ) ಬೆಣ್ಣೆ ಹಚ್ಚು : ಓಲೈಸು : ಯಾವ ಕೆಲಸ 
ವುಗಬೇಕಾದರೂ ಅವನಿಗೇ ಮಸ್ಕಾಹೊಡೆಯಬೇಕು (ರೂಂ): 

(ಪಾಠ. ಮಸ್ಕ್‌, ಮಸ್ಕಹ್‌; ಹಿಂ. ಮಸ್ಕಾ, ಮಸಕ; ಮರಾ. ಮಸಕ] 
ಮಸ್ತ (ನಾ). ತಲೆ; ಶಿರಸ್ಸು: ನಾಭಿಯಿಂದುರಂಬರೆಗಂ ಪಿತ್ತದ 
ತಾಣಮುರದಿನಾ ಮಸ್ತದ ವರೆಗಂ ಫದ ತಾಣಮಕ್ಕುಂ ನಿರುತಂ (ಊಕೋಶ. 
ಪ್ರಥಿತಗುಣಗಣಾವಾಸನುರ್ವ್ವೀಶಮಸ್ತನ್ನ ಸ್ತಾಂಘ್ರಿದ್ವಂದ್ವನೇಂ 

ರಾಜಿಸಿದರೋ (೪26. ೩೫-೦೨-೪ ; 1170) : ತತ್ಪುಣ್ಕಾಂಬುವಂ ಪೊತ್ತು 

ಮಸ್ತದೊಳ್‌ (ಅನಂತ ೯-6೬)- [೫ಂ.] 

ಮಸ್ತಕ (ನಾ). ೧. ತಲೆ; ಶಿರಸ್ಸು: “ಮುಂಡಃ, . ಉತ್ತಮಾಂಗ, 
ಮಸ್ತಕಃ ... - ಮೂರ್ಧಾ, ಕಂ--ಈ ೮ ಮಂಡೆ” (ಣದ: ೪-೩೬೪), 
ತೀರ್ಥೊೋದಕಂಗಳಿಂದಯ್ದರುಂ ಪವಿತ್ರೀಕ್ಕತಮಸ್ತಕರಾಗಿರ್ದ (ಕಂಕಣ. 

ರವಿಕುಲವ ೧ ತೋರ 


15 


ಬರಾ. ೭-೬೦): 


30 


35 


40| (೯-2); 


66, 


೬-೦೦ ವ; ಇಯಂ .. . ನಿಜಸತಿ 


ಮಸ್ತಕಸ್ನೇಹ 


ದೊಡೆಗಳ ಮೇಲೆ ಲಲಿತಮಣಿಮಕುಟಮಂಡಿತಮಸ್ತಕವನಿಳುವಿ. ಮಗ್ಗು 
ಲಿಕ್ಕಿದನಾಗಳು (ಶತಕ ೬-80); ಅವನ ಮಸ್ತಕ ಬರಿದು ಬೀಳಲಿ (ಕುಪ್ಕಾರ್ರೋ" 
೦೪-೪೨); ಪುಸ್ತಕದಿ ದೊರೆತರಿವು : ಮಸ್ತಕದಿ ತಳೆದ ಮಣಿ (ಮಂಕುಳ- ೬೩). 
೨. ತುದಿ; ಶಿಖರ; ಸಂಜೆಯೊಳಿನನಸ್ತಾದ್ರಿಯ ಮಂಜುಳಮಸ್ತಕ 
ದೊಳೊಪ್ಪವಂತತಿಶಯದಿಂ ಕಂಜಾಕ್ಷಿಯ ಮಂಡೆಯೊಳ, , . ಮಾಂಡೆಮಣಿ 
ನೆಲೆಸಿರ್ಕುಂ (ಹನ್ಯಾಂ ೨48) ; ನೋಡುತ .ನಡದ ವಿಪುಲಾಚಲದ 
ಮಸ್ತಕದಿ (ಮಣಣ. 3-೪). Ixe.] 

ಮಸ್ತಕಸ್ನೇಹ (ನಾ. ೧. ಮೆದುಳು: “ತಲೆಯ ಮೆದುಲಿಕಿಂಗೆ 
ಮಸ್ತಿಷ್ಕಮಾ ಮಸ್ತಕಸ್ನೇಹಮೆಂಬಾಖ್ಯಮಕ್ಕುಂ” (ಕೂಗಣ: ೦೬೩-೬). 
೨. ಮೆದುಳಿನಲ್ಲಿರುವ ನೆಣ. [ಸಂ.) 

ವುಸ್ತಕಾಭಿಷೇಕ (ನಾ). [ಜೈನ] ಜಿನವಿಗ್ರಹದ ತಲೆಯ ಮೇಲೆ ನೀರು, 
ಹಾಲು ಮುಂತಾದ ದ್ರವಪದಾರ್ಥಗಳನ್ನು ಎರೆದು ವಿಧಿಪೂರ್ವಕ 
ವಾಗಿ ಮಾಡಿಸುವ ಸ್ನಾನ; ಶ್ರವಣಬೆಳ್ಳೊಳದಲ್ಲಿ ಗೋಮಟೇಶ್ವರನ 
ಮಸ್ತಕಾಭಿಷೇಕವು ಹನ್ನೆರಡುವರ್ಷಗಳಿಗೆ ಒಂದು ಬಾರಿ ನಡೆಯುವುದು 
(ಶುಧ್ಯನು-69)- [3] 

ಮಸ್ತಿ (ನಾ). ೧: ಸೊಕ್ಕು : ಗರ್ವ: ಮದ: ಇಷ್ಟು ಮಸ್ತಿ ತುಂಬಿದ 
ಹೆಣ್ಣಿಗೆ ಅಂತಿಂತಹ ಹುಡುಗ ಉಫಯೋಗದವನೆ ? (ನೂರುರಾ. ೨30); 
ಅವನ ಮಸ್ತಿ ಎಷ್ಟಿದೆಯೆಂಬುದನ್ನು ನಾಳೆಯೇ ನೋಡುತ್ತೇನೆ (ಕರತ. ಬ). 
೨. ಆನೆ, ಒಂಟಿ ಮೊದಲಾದ ಪ್ರಾಣಿಗಳ ಮದಾವಸ್ಥೆ: 
ಮಗನೇ ಮಸ್ತಿಯೆ ಹಸ್ತಿ ಮಮತೆಯ ಮಗನೆ ಶಿವನಿಂದೊಗೆದ ಸಿಂಹದ 
ಮಜ್‌ಯೆ ಕೇಳು (ಸುರೇಶ, 8-90) ; ಮಸ್ತಿಳಿದ ಹಸ್ತಿಯೊಲು ಕಣ್ಣೆರೆದು 
(ರಳು, ೨3-0). [ಓ-ಪಾಠ ಹಿಂ. ಮರಾ. ಮಸ್ತೀ] 

ಮಸ್ತಿನ್ಶ (ನಾ). ಮೆದುಳು: “ತಲೆಯ ಮೆದುಖಗೆ ಮಸ್ತಿಷ್ಠಮಾ 
ಮಸ್ತಕಸ್ನೇಹಮೆಂಬಾಖ್ಯಮಕ್ಕುಂ” (ಕುಂಗಣಾ,008-೩) ; ಗಜಮಸ್ತಕ 
ಮಸ್ತಿಷ್ಕದಿನಜ್ಜೀರ್ಣಮಾಯ್ತೆಂದು ಲಂಘನಂಗೆಯ್ದವೋಲೇಂ ಗಜರಿಪು 
ಲಂಘಿಸಿದುದೊ (08: ೯-೨೭) ; ಲಕ್ಷ್ಮಣಂ ರಾಷ್ಟ್ರಕಂಟಕನಂ ಬಾಲ್ಡಲೆ 
ಗೊಂಡನುಯ್ದನಿಭಮಂ ಪಂಚಾನನಂ ಹಸ್ತಿಮಸ್ತ! ಕಮಸ್ತಿಷ್ಠರಸಾನುರಕ್ತ 
ರಸನಂ ಮಾರ್ಕೊಂಡು ಕೊಂಡುಯ್ಹವೋಲ್‌ (ಕನಾ. ೬-೬3): [ಸಂ.) 

ಮಸ್ತು (ನಾ). ಮಜ್ಜಿಗೆ: *ದಧಿಮಂ(ತ)ಥಃ, ಮಸ್ತು-ಈ ೨ ಮಜ್ಜಿಗೆ” 
(nea: 84-0೬) - [a] 

ಮಸ್ತು (ನಾ). ವಿಪುಲ; ಅಧಿಕ; ಹೇರಳ: ಕೈದುಗಳ ಮಸ್ತಾಗಿ 
ಹೊಸದಾದುದಂ ತರಿಸಿ ನುಗ್ಗಾದುದಂ ಕಳುಪಿ ಹಸಮಾಡಲು (ತುರಂಗ- 
೫8೬೨೨); ಮಸ್ತಾಗಿ ಹಣ ಉಂಟ ? (602. ೬) ; ಮಳೆಯ ಜೋರಿಗೆ 
ಕೂಣಿಗೆ ಮಸ್ತಾಗಿ ಬಿದ್ದಿದ್ದುವು ಹತ್ತು ಮಾನು! (ಶುರೆಕು. ut). 

[-ಜಾರೆ, ಮರಾ. ಮಸ್ತ್‌] 

ಮಸ್ಲಿನ್‌ (ನಾ). ಒಂದಂ ಬಗೆಯ ತೆಳುವಾದ ಬ ಶ್ಚ; ಬಹು ಸೂಕ್ಷ್ಮ 
ನೆಯ್ಗೆಯ ಹತ್ತಿಯ ಬಟ್ಟೆ ; p ಹಿಂದೆ ಮೆಸೊಪೆಟೋಮಿಯಾ 
ದೇಶದ ಮೊಸಲ್‌ ಎಂಬಲ್ಲಿ ಈ ಬಟ್ಟೆ ನೇಯುತ್ತಿದ್ದುದರಿಂದ ಈ 
ಹೆಸರು ಬಂದಿದೆ: ಏನು ಬೆಳ್ಳಗೆ ಎಷ್ಟು ತೆಳ್ಳಗೆ ಮಳೆಯ ಮಸ್ಲಿನ್‌ 
ಪರದೆಯು (ತಂಠು. 0೦-೪); ಚೇಟೆ, ವಾಯಿಲ್‌, ಮಸ್ಲಿನ್‌ ಮಲ್‌ 
ಇವನ್ನು ಸಾದಾನೇಯ್ಗೆ ಉಪಯೋಗಿಸಿ ನೇಯುವರು (ಗೃ. ೩೬)- 
"ಮಲ್ಲು" ಪರೂ. [-%c. Muslin] 

ಮಸ್ಸಿ (ನು). ಒಂದು ಬಗೆಯ ಮರ : ಮಸ್ಸಿ, ಕರುವಾಡಿ, ನೇರಲುತಾರೆ 
(65s. ೩-63). [?1 

ಮಸ್ಸಿವತಿಳೆ * ಮಸಿವಾಳ.” ನೋ. 

ಮಸ್ಸೀವಾರ ` ಮಸಿವಾಳ ' ನೋ. 


& 


೬೯೮೮ 


ಮಹಜರು 


ಮಸ್ಸೀವಾಲ "ಮಸಿವಾಳ ` ನೋ. 

ಮಹ್ಮ (ನಾ). ಏಳು ಲೋಕಗಳಲ್ಲಿ ನಾಲ್ಕನೆಯದು: “ಬಿತ್ತರದ 
ಭೂರ್ಭುವಂ ಸ್ವರ್ಮಹಂ ಜನ ತಪಂ ಸತ್ಯಮೆಂದೇಟು ಮೇಲಣ 
ಲೋಕಮಕ್ಕು” (ಹೂಗಣ. 00-೩3). [ಸಂ. ಮಹನ್‌] 


5 |ಮಹ, (ನಾ). ೧. ಒಸಗೆ; ಉತ್ಸವ ; ಹಬ್ಬ : “ಉತ್ಸವಃ- ಮಹಃ, 


ಶ್ಷಣಃ-ಈ ೩ ಒಸಗೆ” (ಕರಾಯು- ೦೨೬-೬): ಸಕಲವಿನೇಯಜನಂಗಳ್‌ 
ಮಾಲ್ಟ ಮಹಮೆಂಬ ಪೊಜೆಯುಮಂ (ಹಕುನೂ. ೬-೨೫ 5); ಗೋಪೆವೃದ್ಧರ್‌ 
ಮಹೇಂದ್ರಮಹೆಮಂ ಮಾಣ್ಣು ಗಿರೀಂದ್ರಮಹಮನೊಡಂಬಟ್ಟರ್‌ (ano. 
೪-೬೯). ೨. ಯಾಗ ; ಯಜ್ಞ. ೩. ತೇಜಸ್ಸು ; ಕಾಂತಿ: ೪. ಎಮ್ಮೆ; 
ಮಹಿಷ. ೫. ಶ್ರೇಷ್ಠವಾದ ತತ್ವ; ಪರತತ್ವ : ಅಜ್‌ವು ಮಹದಲ್ಲಿ 
ಬೆರಸುವಾಗ ವಾಂಶಿಲೆ ನೋಡನೋಡಲಿಕ್ಕೆ ನೀರಾದಂತೆ (ರೂರ. 
೨೬೦-3); ಮನವು ಮಹದಲ್ಲಿ ನಿಂದಂದೆ ಲಿಂಗ (0ಗತ. 04-30). [Xo.] 
ಮಹಂತ (ನಾ). ೧. ಆದರಕ್ಕೆ ಪಾತ್ರನಾದ ವ್ಯಕ್ತಿ : “ಮಹಂತಃ ಇ 
ಪೂಜ್ಯಂ” (೫ಕಕ್ಕ- ೨6೩) ; ಭಾಸುರತೇಜ[ರು] ' ಮಹಂತಕರೆನಿಸಿದ 
ನೂರ್ವ್ವರು ಕೇಶವಮಹೇಶದೇವರ ಲೇಸೆನಿಸಿದ ಪೂಜೆಗಿತ್ತರುವೂರ್ಜ್ಜತ 
ಧರೆಯಂ (29. xvii: 68-10; 1007); ನಿಜವನಲ್‌ದೆ ನಿಶ್ಚಿಂತನೆ 
ಮರಣವ ಗೆಲಿದ ಮಹಂತನೆ (668: ೦೯-೬೬೭) ; ಅಖಳರಿಗಳಿವನೀವ 
ಮಹಂತನೆನಿಸಿದ ಸಿದ್ಧರುಮಯ್ಯಂಗೆ ಶರಣಾರ್ಥಿ (ಶ್ರ. 0-೪). ೨. 
ದೇವಸ್ಥಾನ, ಮಠ ಮೊದಲಾದುವುಗಳ ಮೇಲ್ವಿಚಾರಕ ; 
ಧರ್ಮಾಧಿಕಾರಿ; ಈ ವೃದ್ಧಮಹಾಪುರುಷನಾರು ಎಂಬುದಾಗಿ 
ದೇವಾಲಯದ ಮಹಂತರನ್ನು ಕೇಳಿದನು (ಣದ. ೬)- "ಮಹಾಂತ? 
ಪರಾ. p ಸಂಸ್ಕೃತದ 'ಮಹ್‌" ಶಬ್ದವು ವ್ಯಾಕರಣಸೂತ್ರಗಳ 
ಪ್ರಭಾವದಿಂದ ಅನೇಕ ಬೇರೆ ಬೇರೆ ರೂಪಗಳನ್ನು ಪಡೆಯುವುದ 
ರಿಂದ ಇಲ್ಲಿ ಅನುಕೂಲಕ್ಕಾಗಿ ಅವೆಲ್ಲವನ್ನೂ ಬೇರೆ ಬೇರೆ ಮುಖ್ಯ 
ಉಲ್ಲೇಖಗಳಾಗಿ ಕೊಡಲಾಗಿದೆ. ಉದಾ : 'ಮಹಂತ'. "ಮಹತ್ಮಿ', 
'ಮಹತ್ತು'. “ಮಹಾ”, "ಮಹಾಂತ ಇತ್ಯಾದಿ. [ ಎ ಸಂ. ಮಹತ್‌] 
ಮಹಂತು. ವಖಾಹತ್ತು (ನಾ). = ವಂಹಂತ ೧: "ಮಹಂತುಬೋಗು' 
ಪರಾ. ಮಾಹತ್ತು. 
ಮಾಹತ್ತಿನ ಮತೆ ೫ ವೀರಶೈವಮಹಾನುಭಾವಿಗಳಿರುವ ಮಠ; 
ಶಿವನಸಮುದ್ರದ ವೀರೇಶ್ವರನ ಗುಡಿ ಯತಿಮಠವನು ಮಾಹತ್ತಿನ ಮಠದ 
ಮಾಡಿ (ಎಕ: ೫1೪, ಶುಳಕೆ. 00೧-01"1604)-. [ಆ ಮಹಂತ] 
ಮಹಂತುಬೋಗು (ಕ್ರಿ). ಮಹಂತನಾಗು; ಪೂಜ್ಯನಾಗು: ಮಾಯಿ 
ಉಂಡವರೆಲ್ಲು ಮಹಂತುಬೋದರು ದೇಹ ಉಂಡವರೆಲ್ಲು ದೇವರ 
ಪೂಜಿಸಿದರು (3ರ೯ರ- ೨೯-೦೫). [ಮಂತು 4 ಪೋಗ್ಕು (<ಪೋ,)] 
ಮಹಂತೆ (ನಾ). ಶ್ರೇಷ್ಠಳಾದವಳು; ಪೂಜ್ಯಳಾದವಳು : ಅತ್ಯಾಯತ 
ಪತಿಭಕ್ತಿ ನಾಗಿಕವ್ವೆ ವಿಶೇಶಶ್ರೀಯುತೆ ಮಹಸ್ನೆ ನಿ[ಚ್ಚಂ] ಶ್ರೇಯಸ್ಕರ] 
ಮೂರ್ತಿ (4942. ೪, ೪೪6-06; 1097): [ಮಹಂತ 4 ಎ] 
ಮಹಚ್ಚರಿ (ನಾ). ಅತಿಯಾದ ಸೋಜಿಗ ; ಅತ್ಯಾಶ್ಚರ್ಯ : 
'ಮಹಚ್ಚ! ರಿಪಡು' ಪರಾ. [ ಇ ಮಹಾ _.. ಅಚ್ಚರಿ] 
ಮಹಚ್ಚರಿಪಡು ((ಕ್ರಿ)- ಅತಿಯಾಗಿ ಸೋಜಿಗಪಡು ; ಅತ್ಯಾಶ್ಚರ್ಯ 
ಪಡು: ಸುದತಿ ಬಳಿಕಾ ವೃದ್ಧನನು ಕಾಣದೆ ಮಹಚ್ಚರಿಪಡಲು (8ರ. 
೦೪-೩೦). [ ಮಹಚ್ಚರಿ 4. ಪಡು,] 
ಮಹಜರ್‌ 'ಮಹಜರು' ನೋ, 
ಮಹಜರು, ಮಹಜರ್‌, ಮಾಜರು (ನಾ). (ಕೊಲೆ, ಕಳವು ಮುಂತಾದ 
ಅಪರಾಧಗಳ ವಿಚಾರದಲ್ಲಿ) ತಪಾಸಣೆ ಮಾಡಿದವರೆಲ್ಲರೂ ಸಹಿ 
ಮಾಡಿದ ವಿವರವಾದ ವರದಿ; ಪಂಚನಾಮೆ : ಆ ಮಹಜರಿಗೆ 


ಮಹಜಿದಿ 


ಪಟೇಲನು ವಸ್ತ್ರಖತ್ತನ್ನು ಹಾಕಿ ಅಲ್ಲಿ ಹಾಜರಿದ್ದವರ ದಸ್ತಖತ್ತುಗಳನ್ನು 
ಹಾಕಿಸಿ... ರೆಮನಿಸಬೇಕು (ಗ್ರಾರೂಳ- ೩೪) : ಶವದ ಮಹಜರುಕ್ರಮ 


ನಡೆಯಬೇಕಾಗಿತ್ತು (ಪಾಫೋಂ. 303). ಮಹಜರ್‌ : ಈ ದಿನ 
ಮಹಜರೀ ನಡೆಸುತ್ತಾರೆ. (35್ರಕೂ- 030). ಮಾಜರು: ಮಾಜರು 
ಮಾಡಲು ಪೋಲೀಸಿನವ! ಬರುತ್ತಾರೆಂಬ ಸುದ್ದಿ ಕಾಗೆಬಂಡಿಗೆಸೆದ| $ 


ಕಲ್ಲಾಗಿತ್ತು (ಉನೂರು. ೪6೬): 
[ «ಅರ, ಮಹಜರ್‌, ಮಹರುುರ್‌; ಹಿಂ. ಮರಾ. ಮಹಜರ್‌ ] 

ಮಹಜಿದಿ 'ಮಸೀದಿ' ನೋ. 

ಮಹಡಿ 'ಮಾಡ್ಕ` ನೋ. 

ಮಹಡಿಮನೆ "ಮಾಡಿಮನೆ' ನೋ: 

ಮಹತಾಪು, ಮತಾಪು (ನಾ). ೧. ಪ್ರಕಾಶಮಾನವಾಗಿ ಕಿಡಿಗೆದರಿ 
ಉರಿಯುವ ಒಂದು ಬಗೆಯ ಸುಡುಮದ್ದು: ಬೆಳಗಿದವು ಶತಕೋಟಿ 
ಪಂಜಿನ ಹೊಳಪಿನೊಳು ಮಟಿತಾಪುಗಳ ಸದ್ದೆಳಗಿನೊಳು. (ಶಂಕು- ೦೩-೨೪); 
ಹಗಲುಬತ್ತಿಯು ಬಾಣ ಬಿರಿಸು ಮಹತಾಪುಗಳು ಬಗೆಬಗೆಯಿ:ಲಾಲುಗಳು 
ಸಾಲುದೀದಟಿಗೆ (ಕಕನ. ೩-00). ಮತಾಫು : ೧. ಹೊರಗೆ ಮತಾಪಿನ 
ಬೆಳಕಿನ ಜತೆಯೊಳು ಹೊಳೆದುವು ತಾರೆಗಳೊಳಗೆ (ತಂತ್ರಂ: 6-೩೦)- 
ಪಿ. ಒಂದು ಬಗೆಯ ಯುದ್ಧದ ಸಾಧನ: ಸಣ್ಣ ತೋಪುಗಳು, 
ರಾಮಚಂಗಿಗಳು, ರಾಮಜಾಣಗಳು, ಮತಾಪುಗಳು. ತಾರಾಮಂಡಲ, 
ಭೂಚಕ್ರ, . ರಣಗಾಡಿಗಳು ಮೊದಲಾದ ಯುಮ್ಮೋಪಕರಣಗಳನ್ನೆಲ್ಲ 
ಎಣಿಸಿದುದಾಯಿತು (೧4 ರು. 03) - 

(ಪಾರ. ಹಿಂ. ಮಹತಾಬ ಮರಾ, ಮಹತಾಪ್‌, ಮಹಶಾಬ್‌] 

ಮಹತಿ (ನಾ). ೧. ಹಿರಿಮೆ ; ಘನತೆ ; ಮಹತ್ವ: ಕಡುತಪವನ್ನು 
ಮಾಡಿದ ಪುಣ್ಮಫಲವಿಂದು . ಮೂಜಗದೊಡೆಯನೇ ನಿನ್ನಡಿಯ 
ದರುಶನ ಪಡೆದ ಮೂಲಕ ನಮಗೆ ದೊರೆಯಿತು ಮಹತಿ ಪೆರ್ಚಿದುದು 
(ತಾರ್ನಕ- 4-08) ; ಕಾಯಕದ ಮಹತಿಯೂ ಇದೇ ಮಾತನ್ನು ಹೇಳಿದೆ 
(೪೫. ೪೨೨)- ೨. ಒಂದು ಬಗೆಯ ಬಿಕ್ಕುಳುರೋಗ : ಬಿಕ: 
ರೋಗವು ಅನ್ನಜೆ, ಕ್ಷುಪ್ರಜೆ, ಮಹತಿ. ಯಮಳೆ, ಗಂಭೀರೆ ಎಂದು ಐ 


ತೆರನು '» ಬರುತ್ತಲೆ ಎಚ್ಚರಮಂ ತಪ್ಪಿಸಿ 
ವಾಕ್ಕನು - 300). [<ಸಂ. ಮಹತ್‌] 


0. 


ಮಹತ್ಯಿ (ನಾ).೧. 


ವೀಣೆ; ಮಹತಿ 


ತಂತಿಗಳುಳ್ಳ ನಾರದನ 
(ಸ್ಯಾಂ 


ನಾರದನ ವೀಣೆ. 
ವೀಣೆ: 


ಅಧಿಕ 
ಡ್ನ ನಾರದ 


೩೯೦): 


ತಿಳಿಸುತ್ತವೆ 


(1s: cu: 
ಮೇಯನ ಆಡಿಸಿದಳಿಶೋದೆ (ತಿಕದ: ೪-೦೬೬-೨) 
[ಸಂ. ಮಹತೋಮಹೀಯಸ್‌] 
ಮಹತ್ಕಾರ್ಯ (ನಾ). ದೊಡ್ಡಕೆಲಸ ; ಭಾರಿಕಾರ್ಯ : 
ಮಹತ್ಕಾರ್ಯಗಳೆಲ್ಲವನ್ನ್ಯ ಪಟ್ಟಿಮಾಡಿ ಹೇಳುವುದು 
(ce ೨೪). [೫ಂ.] 
ಮಹತ್ತತ್ತ್ವ (ನಾ), ೧. [ತತ್ತ್ವಶಾ] ಸಾಂಖ್ಯರು ಹೇಳಿರುವ 
ಇಪ್ಪತ್ತೈದು ಪದಾರ್ಥಗಳಲ್ಲಿ ಎರಡನೆಯದು; ಮೂಲಪ್ರಕೃತಿ 
ಯಿಂದ ಹುಟ್ಟುವ ತತ್ತ್ವ 2 ತತ್ತೆನಿಪ ವಾಚ್ಯದಲ್ಲಿ ಶಬಲತೆವೆತ್ತ 


ಅದನ 
ಸಾಧ್ಯವಿಲ್ಲ 


೬೯೮೯ 


ಮಹತ್ತರಿಕ್ಕೆ 


ತ್ತಿ ಸದಸೆದ್ಯಕ್ತಿಯಾದವ್ಯಕ್ತವದಜಂದೀ ಮಹತ್ತತ್ವ್ವ 

(ಕಮ್ಮತ. ೪-00) ; ಅಹಂಕಾರತತ್ತ ಮುಂ ಮಹತ್ತತ್ತ್ವಮುಂ ಕೂಡಿ 

ಇರ್ಪತ್ತುಮೂ: ತತ್ವಂಗಳುಂ ಪ್ರಕೃತಿಯೊಳದಂಗಿ (8ರ. ೧೦). 

೨. [ವಿಶಿಷ್ಟಾ] ಇಪ ಶತ್ತುದ್ರವ್ಯಗಳಲ್ಲಿ ಒಂದು: ಗುಣತ್ರಯ, 
ಮಹತ್ವತ್ತ್ವ, ಅಹಂಕಾರ . - - ಪ್ರತಿಬಿಂಬ ಎಂದು ದ್ರವ್ಯಗಳು ಇಪ್ಪತ್ತು 
(soon. scx). [ಸಂ.] 

ಮಹತ್ತಮ (ನಾ). ೧. ಅತ್ಯಧಿಕವಾದುದು ; ಇದು ಚಕ್ರಯುಗ 
ಕೃಗಲ್ವಲಿಕ್ಕಿದ ಕಿಸುರ್ವಕ್ಕೆ ಕರ್ಪಿಗೆಯೆನಿಪ್ತಿನಮಾಯ್ತು ಮಹತ್ತಮಂ ತಮಂ 

)- ೨. ಹಿರಿಯ: ಶ್ರೇಷ್ಠ : ಪ್ರತ್ಯಯವನಿನ್ನಜಸಲೇಕೆ 

ನವರ ಪುಣ್ಯನಾಮದ ಕೀರ್ತನದ ಮಹಾತ್ಮ ವನು ದಿಟ ನೀವೆ. 

ಎಂ A-a-no): 

ಮಹತ್ತಮಸಾಮಾನ್ಕಅಹವರ್ತನ ಎ. [ಗಣಿತ ಎರಡು ಅಥವಾ 

ಅಧಿಕ ದತ್ತಸಂಖ್ಯೆಗಳಿಲ್ಲವನ್ನೂ ಭಾಜಿಸತಕ್ಕ ಅತ್ಯಧಿಕ ಅಪವರ್ತನ : 
ಎರಡು ಅಥವಾ ಅಧಿಕ ದತ್ತಸಂಖ್ಯೆಗಳೆಲ್ಲವನ್ನೂ ಭಾಜಿಸತಕ್ಕ ಅತ್ಯಧಿಕ 
ಅಪವರ್ತನಕ್ಕೆ ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ (ಮ.ಸಾ.ಅ.) 
ಎಂದು ಹೆಸರು (ಕಂಕೋ. 1, ೪). [ಸಂ.] 

ಮಹತ್ತರ (ಗು)- ೧. ಅತಿಶಯವಾದ ; ಮಿಗಿಲಾದ ; ವಾಕ್‌ಸೀಮೆಯಂ 
ದಾಂಟುತಾ ಮಹಾಕಾಂಕ್ಷೆಯ ಮಹತ್ತರಪ್ರಾರ್ಥನಾಹ್ರದಂ ದೀರ್ಥಭಾವ 
ಪ್ರವಾಹದ ಮೌನಮಾತ್ರದಲಿ ಪರಿಣಮಿಸಿದತ್ತು! (8ತ್ರಾಗ, ೨೬-೨೦೦); 
ಪತಿಯ ಮಹತ್ತರ ಬದಲಾವಣೆ ಅವಳಿಗೊಂದು ದೊಡ್ಡ ಸಮಸ್ಯೆ (ಕ್ಯೂಕ-೬೬).- 
(ನಾ). ೨- ಹಿರಿದಾದುದು ; ಶ್ರೇಷ್ಠವಾದುದು : ದೇಶವ್ಯಾಪ್ತಿಯಿಂದ 
ಅಣು, ಮಹತ್‌, ಮಹತ್ತರ ಮೊದಲಾದ ವ್ಯವಹಾರಗಳು ಕೂಡುವುವು 
(೬೦6. ೪); ಅವರು ಸಾಧಿಸಿದ ಕಾರ್ಯ ಅತಿ ಮಹತ್ತರವಾದುದು 
(6. ೩). ೩. ಗೌರವಕ್ಕೆ ಪಾತ್ರನಾದವನು ; ಶ್ರೇಷ್ಠ ; 
ಹಿರಿಯ: ಸುಮತಿಯೆಂಬ ಮಂತ್ರಿಮಹತ್ವರನಿಂತೆಂದಂ ( ಕಂಭ. 
ಟನ): ಕೂಡೆ ಶಾಶಾಂಕಿಮಂದಿರದೊಳ" ಪೂರ್ಣಸುಹೃತ್ತನೂಜ 
ಪರಿವಾರಂ ಸಾ; ೦ ಮಹತ್ತರಂ . . . ಅಕ್ಕುಂ ನರಂ (೫. 
0೬-೨೭). ೪. ಮುಖ್ಯಾಧಿಕಾರಿ ; ಹೆಗ್ಗಡೆ : 'ಮಹತ್ತರಿಕ್ಕೆ' ಪರಾ. 

೫] 

ಮಹತ್ತರದೇವಿ (ನಾ). [ಜೈನ] ಹದಿನಾರು ಕಲ್ಲಗಳಲ್ಲಿದ್ದು, ಆಯಾ 
ವಿಮಾನಗಳಲ್ಲಿ ಹುಟ್ಟುವ ಭವ್ಯಜೀವಿಗಳಿಗೆ ತಿಳಿವಳಿಕೆಯನ್ನು 
ಕೊ: ಹದಿನಾರು ಜನಸಾಮಾನಿಕದೇವತೆಯರಲ್ಲಿ ಪ್ರತಿ 

ಬಿಡುಮುತ್ತಿ ಸೇಸೆಗಳುಂಬೆರಸು ಮಹತ್ತರದೇವಿಯರ್‌ 
ಬಂದು ಪೊಡೆವಟ್ಟು ( &ಓ ಪ). [ಸಂ, ಮಹತ್ತರದೇವೀ] 

ಮಹತ್ತರಿ (ನಾ), ಆಶೀರ್ವಾದ. ಸ್ವಸ್ತಿವಾಚನಗಳನ್ನು ತಿಳಿದಿರುವ 
ವೃದ್ಧಸ್ತ್ರೀ : ಕೆಲರಂ ದೌವಾರಿಕಸ್ಥಾನದೊಳ ಕೆಲರಂ ಜಾಣ್ಣುಡಿಯೊಳ್‌ 
ಮಹತ್ತರಿಯರಂ ಮಾದೇವಿಯಷ್ಟೈಸಿದಳೆ (ದಾರು. ೬-೬೩). 

[ಹಂ. ಮಹತ್ವರೀ] 
)- ಮುಖ್ಯಾಧಿಕಾರಿಯ ಪದವಿ; ಹೆಗ್ಗಡೆತನ : ದಂಡ 
ನಿತನನ್ತವುರ ಮಹತ್ತರಿಕೆಯ ನಮ್ಮರಸರ (ಕಾಸಶ. ೪೯-0೩; 


(ಕಾಸ್ಟ! 


ಮಹತ್ತರಿಕೆ, 


ನಾಯಕಂಭೂನ 


3164) - 


[ಮಹತ್ತರ 4 ಇಕೆ] 


ವಿಕಟಕೂಟಾಧೀಶೆಯರಪ್ಪ 
ನಾಲ್ವರುಂ ದಿಕ್ಕುಮಾರಿಕಾ 
ಸೌಧರ್ಮೆೇಂದ್ರಂ . . 


ಮಹತ್ತರಿಕೆಯರುಮಂ 
ಮಹತ್ತರಿಯರಾಗಲು ಬಿಸಸುವುದುಂ (60ಪು. ೬-೩ ವ). 
[ಸಂ. ಮಹತ್ತರಿಕಾ) 


ಧರ್ಮಾನುರಾಗದಿಂ 


ಮಹತ್ತು 


ಮಹತ್ತು (ಗು). ೧. ಹಿರಿಯದಾದ ; ಶ್ರೇಷ್ಠವಾದ: (ನಾ)- ೨, 
ಹಿರಿದು; ಶ್ರೇಷ್ಠವಾದುದು: "ಅಣುವಿಗೆ ಅಣು ಮಡತ್ತಿಂಗೆ 
ಮಹತ್ತಾದ ಮಹಾಲಿಂಗದೊಳಗೆ ಶರಣನಿರ್ವನು (ಅಕ. ೬೬೭೨೪೭) ; 
ಮಹತ್ತು ಮಹತ್ತನ್ನು ಗುರುತಿಸುತ್ತದೆ (ಕೂನ್ಕಕು- ೦00)... ೩. ಶಾಕ್ತ 
ಮತದ ಇಪ್ಪತ್ತುನಾಲ್ಕು ತತ್ವಗಳಲ್ಲಿ ಒಂದು: ಐದು ಭೂತಗಳು 
* ೬ ೬ ಅಹಂಕಾರ, ಮಹತ್ತು. ಮೂಲಪ್ರಕೃತಿ - ಇವೇ ಇಪ್ಪತ್ತನಾಲ್ಕು 
ತತ್ವಗಳು (ಕರರ. ೨33). [ಸಂ. ಮಹತ್‌] 

ಮಹತ್ವ್ವ (ನಾ). ೧. ಹಿರಿಮೆ; ಘನತೆ; ಶ್ರೇಷ್ಠತೆ: ಅಜಂಗಂ 
ಜನಕಂ ರಕ್ಷಕನಂತಕನೆನಿಸಿದೆ ಕೇಳ್‌ ಪೊಗಟ್ಟಿರಳವೆ ನಿನ್ನ ಮಹತ್ತ್ವಂ (8ಗ- 
a) 2. ಸಾಮರ್ಥ್ಯ. ೩. ಪ್ರಾಮುಖ್ಯತೆ: ಆ. ಸಣ್ಣ 
ವಿಷಯಕ್ಕೆ ಯಾಕೆ ಮಹತ್ತ್ವ ಕೊಡಬೇಕು ? (ರಂ). [ಸಂ.] 

ಮಹತ್ಪಂಚಮೂಲ (ನಾ). [ವೈದ್ಯಶಾ] ಬೆಲ್ಲವತ್ತ, ನರುವಲ, ಶಿವನಿ, 
ಪಾದರಿ ಮತ್ತು ಹೆಮ್ಮರ ಈ ಐದು ಬಗೆಯ ಮರಗಳ ಔಷಧೀಯ 
ಗುಣವುಳ್ಳ ಬೇರುಗಳು; ಬೆಲ್ಲವತ್ತದ ಬೇರು, ನರುವಲದ ಬೇರು. 
ಶಿವನಿಬೇರು, ಪಾದರಿಬೇರು ,ಹೆಮ್ಮರದ . ಬೇರು ಇವು ಮಹತ್ಸಂಚಮೂಲ 
ವೆನಿಸಿಕೊಂಬುವು (ಕೈರೃತಾ. 1. ೬). 'ಮಹಾಪಂಚಮೂಲ' ಪರಾ. 

[ಸಂ.] 

ಮಹತ್ವ (ನಾ). ೧. ಮಹತ್ತ್ವ ೧: ವೇದೋಪನಿಷತ್‌ಕಾಲದ 
ಸಂಸೃತಕ್ಕೂ ಅನಂತರದ ಸಂಸ್ಕೃತಕ್ಕೂ ಹೋಲಿಸಿದಾಗ, ಈ ಮಾತಿನ 
ಮಹತ್ವ ಮನವರಿಕೆಯಾಗುತ್ತದೆ (ಗ್ರಾಂ: ೪): ೨. ದೊಡ್ಡದು ; 
ಹಿರಿದು: ನಾಪೊಂದು ಮಹತ್ವದ ಕೆಲಸದಲ್ಲಿ ತೊಡಗಿದ್ದೇವೆ (ರೂಂ). 
೩. ಎ ಮಹತ್ತ್ವ ೨:' ದೇವತಾತ್ಮನಾದ ಸವಿತೃವಿನ ಸಂಚುರಮಾರ್ಗ 

ನ್ನೇ ಅನುಸರಿಸಿ ಇತರ ದೇವತೆಗಳೆಲ್ಲರೂ ಶಕ್ತಿಯೊಡಗೂಡಿದ ಮಹತ್ವ 

ವನ್ನು ಪಡೆಯುತ್ತಾರೆ (ಜಗ್ಗ: ೬). ೪. ಪ್ರಾಮುಖ್ಯತೆ: 

ಅವರು ಆವಳ ಮಾತಿಗೆ ಹೆಚ್ಚಿನ ಮಹತ್ವ ಕೊಡಲಿಲ್ಲ (ಜಳ್ಕಣ- ೦೦೮)- 
[5ಸಂ. ಮಹತ್ತ್ವ] 

ಮಹತ್ವತೆ (ನಾ). ಹಿರಿಮೆ; ಘನತೆ: ದೇವ ನಿಮ್ಮ ಮಹತ್ವತೆಯನಾ 
ದೇವದೇವನೆ ಬಲ್ಲನು (0ಸಫ್ಯ- ೩೪-ಒ೨)- [<ಸಂ. ಮಹತ್ತ್ವ ತಾ] 

ಮಹತ್ವಾಕಾಂಕ್ಷಿ (ನಾ). ಹಿರಿದಾದ ಆಸೆಯುಳ್ಳವನು ; ಮಹತ್ತರ 
ವುದ ಆಕಾಂಕ್ಷೆಯುಳ್ಳವನು; ಅವರನ್ನೆಲ್ಲಾ ನಾನು ಅರಿಯಬೇಕು 
ಎನ್ನುವಷ್ಟು ಮಹತ್ವಾಕಾಂಕ್ಷಿ ನಾನಲ್ಲ (ಮೂಕರ: ೦೬೧)- 

[ಇಸಂ. ಮಹತ್ತ್ವಾಕಾಂಕ್ಷಿನ್‌] 

ಮಹತ್ವಾಕಾಂಕ್ಷೆ (ನಾ). ಮಹತ್ವಪೂರ್ಣವಾದ ಆಸೆ ; ದೊಡ್ಡ ಅಪೇಕ್ಷೆ: 

ನನ್ನ ಮಹತ್ವಾಕಾಂಕ್ಷೆಯು ಇಷ್ಟು ದೂರ ಎಂದೆಂದಿಗೂ ಓಡಲಾರದು 


ಜ್ರ 


(ದೃಢತಿ-. ೦೨): [< ಸಂ. ಮಹತ್ತ್ವಾಕಾಂಕ್ಷಂ] 58 

ಮಹದುದ್ಯಮ (ನಾ). ೧. ದೊಡ್ಡಪ್ರಯತ್ನ ; ಮಹುಯತ್ನ- 
೨. ಮಹಾಸಾಹಸಿ : ಮೆಹಾಪ್ರಯುತ್ನಶೀಲ: ಆಕೆಯ. ಸುತರು 
ಮಹದುದ್ಯಮರು (ಕುಠ್ಮಾಉ. 6-೨0). [ಸಂ.] 


ಮಹದ್ಭಹ್ಮಚರ್ಯ (ನಾ). ೧. ಶ್ರೇಷ್ಠವಾದ ಬ್ರಹ್ಮಚರ್ಯ. 
೨. [ಜೈನ] ಉಪಾಸಕಗುಣಸ್ಥಾನಗಳೆಂದು ಪ್ರಸಿದ್ಧವಾಗಿರುವ 
ಹನ್ನೊಂದಕಿ ಬಗೆಯ ಸಾಧನೆಗಳಲ್ಲಿ ಒಂದು: ಸಮ್ಯಕ್ತ್ವಂ 
ಸದ್ಮೃತೌಘಂ - . . ಮಹದ್ಭ್ರಹ್ಮಚರ್ಯಂ - . . ಭೂಮ್ಯುದ್ದಿಷ್ಟಪ್ರದೇಶ' 
ತ್ಯಜನಮಣಿವುದೇಕಾದಶಂ ಖೇಚರೇಂಪ್ರಾ (ಕಾಂತಿಶ್ರ- ೬-೩೦). [ಸಂ.] 

ದುಹನವಮಿ `ಮಾನಾಮಿ' ನೋ: 

ಮಹನೀಯ (ಗು). ೧- ಗೌರವಕ್ಕೆ ಪಾತ್ರವಾದ: ಸುಪ್ರಸಿದ್ಧ 
ವಾದ : ಅಂತಮೇಯಮಹನೀಯಮಹಿಮನುಂ ಕುಂತಳರಾಜ್ಯಲಕ್ಷ್ಮ್ಮೀ 


4 


೬೯೯೦ 


ಮಹವುರುಮೆ 


ಲತಾವಸಂತನುಂ . . ನಿಜಜನ। 


* ಎನಿಸಿದ . , , ಪಂಧುವಹರೆಸಂ ನಿಜಜನಕನೆನಿಸಿದ 
(೪46. ೩-೨-03 ; 1050); ನಿನ್ನ ಮಹನೀಯಪ್ರಬಲಿತೋತ್ಸನ್ನನಿಜ 
ಸುರುಭಕ್ತಿಯ:ತಮಹಿಮೋನ್ನತಿಕೆಯನದಾರು ಬಲ್ಲರು" (ಏಸು ೩-೬೭) - 
(ನಾ)- ೨. ಮನ್ನಣೆಗೆ ಪಾತ್ರನಾದವನು ; ಕೀರ್ತಿವಂತ. [ಸಂ] 

ಮಹನೃಪತಿ (ನಾ). ಮಹಾರಾಜ; ದೊಡ್ಡಅರಸ : ಆ ನಾಚಿದಣ್ಣ 
ನಾಥನನೂನಗುಣಂ ಚಕ್ರವರ್ತ್ತಿ ದಯೆಯಿಂ ಬೆಸಸಲು ತಾನೇಯು[ಮಾ] 
[ಮಹ]ನೃಪತಿಗೆ ಮಾನಸನೆನೆ ನಿಖಳಮಂತ್ರಿಪದಮಂ ತಳೆದ (ಎ2. Xvi. 

[ಆ ಸೆಂ. ಮಹಾನೃಪತಿ] 

ಮಹಬೂಬಿ (ನಾ). ಒಂದು ಚಿನ್ನದ ನಾಣ್ಯ: “ಐದುಸಾವಿರ ಮಹ 
ಬೂಬಿ, ಕೊಡುವೆಯಾ )'' ಎಂದನು. (ಮಹಬೂಬಿ ಎಂದರೆ ಚಿನ್ನದ 
ನಾಣ್ಯ. ಸುಮಾರು ಹತ್ತು ರೂ, ಬಾಳುವುದು) (6. - wr). 

[+ ಅರ. ಹಿಂ. ಮಹಬೂಬಾ ೬ ಪ್ರೇಯಸಿ] 

ಮಹಮನೆ 'ಮಹಾಮನೆ' ನೋ. 

ಮಹಮೇರು (ನಾ). ದೊಡ್ಡ! ದಾದ ಮೇರುಪರ್ವತ ; ಮಹಾಮೇರು : 
ಅಂದು ಮಹಮೇರುಶೃಂಗದ ಕೆಳಗಣಂತರದೊಳೊಂದುಗುಹೆಯೊಳಗಿರ್ದು 
ಮಾತಾಡುತಿರೆ ಪಂಚಸುರವರರೆ ತಂತಮ್ಮೊಳು (ತುರಗ, ೪೩-೦೭). 

[ಆ ಸಂ, ಮಹಾಮೇರು] 

ಮಹನ್ಮುದೀಯ 'ಮುಹಮ್ಮದೀಯ' ನೋ. 

ಮಹರಾಜ (ನಾ). ೧. ದೊಡ್ಡರಾಜ : (೪). ೨. ಆಡುಗೆಮಾಡುವವನು ; 
ಅಡುಗೆಭಟ್ಟ ; ದೇಸುಯರಿಗಾಗಿ ವಿಮಲೆಯು. ಮಹರಾಜನನ್ನು ಕರೆದು 
ಆದಿಗೆ ಮಾಡಿಸಿದಳು (ಸಮಃ, ೫೯). 

[-ಹಿಂ. ಮಹರಾಜ್‌, ಮಹಾರಾಜ್‌. / ಸಂ. ಮಹಾರಾಜನ] 
ಮಹರಾಯ 'ಮಹಾರಾಯ' ನೋ. 

ಮಹರಾಯತಿ "ಮಹಾರಾಯಿತಿ' ನೋ. 

ಮಹರ್ಧಿಕ (ನಾ). ತುಂಬ ಪ್ರಭಾವವುಳ್ಳೆವನು ; ಭಾಸುರದೇವಕೋಟಿ 
ವಿಭುವಪ್ಪ ಮಹರ್ಧಿಕನಪ್ಪ ವಂಸವಂಗಾಸನಕಂಪಮಂ ಪಡೆದು (6. 
6೬-60) ; ಗಿಡಿಗನುಂ ರಾಜಕಪೋತಮುಂ , . . ಮುಡುಪಿ ಭದನಾಮರ 
 ಲೋಕದೊಳ್‌ ಮಹರ್ಧಿಕರವರಾದರ್‌ (ಕಾಂತಿ. ೯ ನ). [ಸಂ.] 

ಮಹಲ್ಲೋಕ (ನಾ). ಏಳು ಊರ್ಧ್ವಲೋಕಗಳಲ್ಲಿ ನಾಲ್ಕನೆಯದು : 
ಪರೆಮಜಂಗಮರದಲ್ಲಿ ಹದಿನಾಲ್ಕುಲೋಕಂಗಳಡಂಗಿದವು. .. ಪಕ್ಷದಲ್ಲಿ 
ಮಹಲೋಕ (600ರ. 093-039), [ಸಂ.]. 

ಮಹರ್ಷಿ (ನಾ). ಶ್ರೇಷ್ಠನಾದ ಯಷಿ ; ಮಹಾತಪಸ್ವಿ: ಶ್ರೀರಾಮ 
ಕಥೆಯಂ ಮಹರ್ಷಿ ನಾರದವೀಣೆಯಿಂ ಕೇಳ್ದು (ಕ್ರೀಂ. 6-0): ಮಹರ್ಷಿ 
ಗಳ ಸಂದೇಶವನ್ನು ಲೋಕಕ್ಕೆ ಪ್ರಕಾಶಪಡಿಸುವವರಾದ್ದರಿಂದ ವ್ಯಾಖ್ಶಾ 
ಕಾರರ ಪ್ರಭಾವವೂ ಅತಿಶಯವಾದದ್ದೆ (ಪುಕ್ಳಾರೆ- ೪ ೪65). [ಸಂ.] 

ಮಹಲ್‌ 'ಮಹಾಲು' ನೋ. 

ಮಹಲಕರಿ “ಮಹಾಲಕರಿ' ನೋ. 


41-೨೯; 2082). 


ಮಹಲದಾರ (ನಾ). ಮಹಲಿನ ಮೇಲ್ವಿಚಾರಣೆಯನ್ನು ನೋಡಿ 
ಕೊಳ್ಳುವ ಅಧಿಕಾರಿ: ಜೋಪದಾರ, ಮಹಲದಾರ, ನಖ , . , 


ಸಂಗೀತಗಾರ ಮುಂತಾದವರು (ಶಾನು: 1, ೨6) ; ಒಂದು ದಿನ 
ಆಲಿಅದಿಲ್‌ಷಾಹನ ಮಹಲದಾರನು . . . ತಾನು ಬಂದಿರುವ ವಿಷಯ 
ವನ್ನು ಅರಸರಿಗೆ ಹೇಳಿ ಕಳುಹಿಸಿದನು (ಏಕ್ಕರು, ೦). 
[ಮಹಲ್‌ (ಆ ಮಹಾಲು) 4 ದ ದಾರ್ಯ) 
ಮಹಲು `ಮಹಾಲು' ನೋ. 
ಮಹವುರುಮೆ (ನಾ). ಒಂದು ಬಗೆಯ ದೊಡ್ಡವಾದ್ಯ : ಸುಸ್ವರಪೂರಿತ 
ಮಹವುರುಮೆಗಳಲ್‌ಚಿದುವಾಗೆ (ಕೋತತ: ೩-೦೭)- [ಆ ಮಹಾ. ಉರುಮೆ] 


ಮರಸೂಲು 


ಮಹಸೂಲು (ನಾ): ೧. ಕಂದಾಯ ; ತೆರಿಗೆ; ಸುಂಕ: ಈ ಮಹಸೂಲಿ 
ನಲ್ಲಿ ಸ್ಥಳ ಖರ್ಚು ಹೋಗಲಾಗಿ ಬಾಕಿ . . . ವಸೂಲು ಮಾಡಿಕ್ಕೊಂಡು 
(ಕುಶಾನ. 31, ೬೭); ಸರಕುಗಳ ಮೇಲೆ ಸುಂಕ ತೆಗೆದುಕೊಳ್ಳಬೇಕೆಂಬ 
ಅರ್ಥವುಳ್ಳ ರೆವಿನ್ಯೂ--ಆಕ್ಟು (ಮಹಸೂಲು ಖಾತೆಯ ಸಂಬಂಧದ ಅಕ್ಕು) 
(ಇಂಗ್ಲಂಡ: ೨೦6). ೨- ಜಮಾನಿನಿಂದ ಬರುವ ಆದಾಯು,-ಹುಟ್ಟುವಳಿ: 
ಕೋರುಪಾಲನ್ನು ಗೌಡರಿಗೆ ಮುಟ್ಟಿಸಿ ತನ್ನ ಪಾಲಿನ ಮಹಸೂಲಿನಲ್ಲಿ ಮಿತ 
ವ್ಯಯದಿಂದ ಜೀವನ ಸಾಗಿಸಿ ಮಾಯಪ್ಪ . . . ಖಾತೇದಾರನಾಗಿದ್ದ 
(ಮೆರೆ ೦೦೪)- [-ಆರೆ. ಹಿಂ. ಮರಾ. ಮಹಸೂಲ*] 
ಮಹಸೂಲುದಾರೆ (ನಾ). ಕಂದಾಯವನ್ನು ವಸೂಲು ಮಾಡುವವನ : 
(೪). [ಮಹಸೂಲು ... -ದಾರ್ಯ./ ಹಿಂ. ಮಹಸೂಲದಾರ್‌ -ಕಂದಾಯ' 
ವನ್ನು ತೆರುವವನು] 
ಮಹಳ, ಮಾಹಳ, ಮಾಳ್ಕ, ಮಾಳಯ (ನಾ). ೧. ಭಾದ್ರಪದ 
ಕೃಷ್ಣಅಮಾವಾಸ್ಕೆ ಮತ್ತು ಅಂದು ಸರ್ವಪಿತೃಗಳಿಗೆ ಮಾಡುವ 
ಶ್ರಾದ್ಧ: “ಮಹಳೆ--ಮಹಾಲಯ ಎ ಒಂದು ಪಿತೃಹಬ್ಬ” (ತರ್ಮಕೋ. 
೩) ; ಮಹಳದ ಪಕ್ಷದೊಳೊಂದುದಿವಸಂ ೬. ಆಕಂಠೋಷ್ಮಂಬರ 
ಮುಂಡೊಯ್ಯನೆ ಪಾರ್ವಂ ಬಂದಾ ಕೊಡನ ಕೆಲಗೆ ಪಟ್ಟಿರ್ದಾಗಳ್‌ 
(ಕಂತ: 063-34) ; ಎರ್ಮೆಯ ಪೋರಿಯನಿಕ್ಕಿದನೂರ್ಮಾರಿಗೆ: ಮತ್ತ, 
ಮದನೆ ಮಹಳಕ್ಕಿತ್ತಂ (ಯಕೋತ. ೩-೩೩). ಮಾಹಳ: ೧. ಮಾಹಳ 
ಪಿತೃಕಾರ್ಯಂ ಮೊದಲಾದ ನಿಮಿತ್ತಂಗಳಂ ಮನಬ್ಬಲ್ಲಿ (ಕೂರ. ೪) 
ವಿ, ಅಮಾವಾಸ್ಯೆಯ ಸಮಯ (?) : ನೆಬಲೊಳ್‌ ತಲೆಗಾಣದೊಡಂ 
ನೆಟಲೊಳ್‌ ರೌಛಿ)ದ್ಯಂಗಳಾಗಿ ತೋಲುವೊಡಂ ಮಾಹಳವಲ್ಲದೆ ಕುಂದು! 
ಪೊಡಂ ಕಟ್‌ಯೆ ಕರಂ ರೂಪುಗೆಟ್ನಿರಲ್‌ ಮರಣಭಯಂ (8ಕ್ಕಕಾ. ೬-೬3): 
ಮಾಳ್ಕ : ೧. “ಮಾಳ-ಮಹಾಲಯಗ (ತರ್ಕಕೋ. ೩3) ; ಸೂಳೆಯ ಮಗ 
ಮಾ[ಕಾಕಾಂ. ಮಹ]ಳವ ಮಾಡಿದರೆ ತಾಯ ಹೆಸರಾಯಿತ್ತಲ್ಲದೆ ತಂದೆಯ 
ಹೆಸರಿಲ್ಲ (855- ೨3೩) ; ಹಾರುವ ಮಾಳವ ಕಂಡಂತೆ... ತಾನು 
ಚನ್ನಬಸವಣ್ಣನ ಪಾದಕಮಲವ ನೋಡಿ ಹರುಷಿತನಾದೆ (ಸರ್ಕರ. ೨೦-೦೦೪) ; 
ಮರುಳುಹಾರುವರು - . . ಮಾಳದ ಮನೆಯ ೭ರಿದು ಚೌಕದ ಮಣೆಯ 
ಕುಳಿತುಂಬ ವಿದೈೆಯನ್ನರಿವಿರಲ್ಲದೆ ನಿಮಗೆ ತಿಳಿಯದೀ ಸಂಗರದ ಮಾತು. 
(ತುರ0ಗ- 4೬-೦೩). ಮಾಳಯ : ೧- ಭಟನಲ್ತು ಭಟ್ಟಂ ; ಕೊಂದುದು 
ಬಿಲ್ಲಲ್ರ ಪುಲ್‌ ; ಬಂದುದು ಕಾಳೆಗದ ಮೊನೆಗಲೂ ಮಾಳಯದ. 
ಮನೆಗೆಂದಂ (ರಕ್ಕೆ: ೪೨-0೬) . [< ಸಂ. ಮಹಾಲಯ) 
ಮಹಳಪಕ್ಷ. ಮಾಳವಕ್ಷ (ನಾ). ಭಾದ್ರಪದ ಬಹುಳಪಕ್ಷ,- ಕೃಷ್ಣಪಕ್ಷ: 
ಮುನ್ನಮೆ ಸತ್ತರಂ ಪಿತರ ಪಿತಾಮಹರ್ಕಳೆಂದವರ್ಗೆ ಮಹಳ [ಣ೫-ಮಹಾ] 
ಪಕ್ಷದೊಳ್ಬಂಚಭಕ್ಷ್ಯ ವಾಯಸತುಪ್ಪಮಂ ಪೆಜರ್ಗಿಕ್ಕೆ ಸ್ವರ್ಗಮಾದನೇಕ 
ಗತಿಗಳೊಳಿರ್ದ ಪಿತಾಮಹಾಪಿತರ್ಕಳ ಬಸಿರ್ತೀವಲಕ್ಕು ಗಡಂ (ಕರ್ಶುಶ, 
೪೨ ಈ); ಬೌದ್ಧಂ . - . ಯಜ್ಞವಿಧಿಯೊಳೆಂ ಮಹಳಪಕ್ಷದೊಳಂ 
ಪಿತೃಕಾರ್ಯದೊಳಂ ವಿವಾಹೋತ್ಸವದೊಳಂ- ಪಶು ಮೊದಲಾಗೊಡೆಯ 
ಪ್ರಾಣಿಗಳಂ ಕೊಂದವಶ್ಯಂ ತಿನಲಕ್ಕುಂ (ಕತಕ. 0-00 5). ಮಾಳಪಕ್ಷ : 
ಭಾದ್ರಪದಕೃಷ್ಣಪಕ್ಷವನ್ನು 'ಮಾಳಪಕ್ಷ' ಎಂದು ಕರೆಯುವರು (ಹುಲ್ಧತ. ೬). 
[ಮಹಳ _. ಪಕ್ಷ) 
ಮಹಾ (ಗು). ೧. ದೊಡ್ಡ ; ಹಿರಿಯ: 'ಮಹಾವರಿಷೆ, ಮಹಾ 
ಮಂಗಳಾರತಿ” ಪರಾ. ೨. ಶ್ರೇಷ್ಠ: ಉತ್ಕೃಷ್ಟ : `ಮಹಾಪಾರುವ ` 
ಪರಾ. ೩. ಸಮೃದ್ಧವಾದ ; ಹೆಚ್ಚಾದ : "ಮಹಾಬೆಳಗು' ಪರಾ. 
(ನಾ). ೪. ದೊಡ್ಡದು ; ಮಹತ್ವವಾದುದು: ಇದೇನು ಮಹಾ! 
ಅಮ್ಮ ಹೋಗುವುದಕ್ಕೆ ಆಗದಿದ್ದರೆ ನಾನೇ ಹೋಗುತ್ತೇನೆ (ಶಂಠಾಮ್ಮ 
ಅದೇನು ಮಹಾ!" ಯಾರು ಬೇಕಾದರೂ ಆ ಕೆಲಸವನ್ನು ಮಾಡಬಹು: 


೬೯೧ 


20 


೩8 


ಮಹಾಂಗ (ನಾ ೧. ಒಂಟಿ: 


ಮಹಾಕಲ್ಪ 


(68): ೫. ಬಹಳ ; ತುಂಬ; ಹೆಚ್ಚು : p ಈ ರೂಪವು ಕೆಲವು ಸಲ 
ಕನ್ನಡಶಬ್ದಗಳೊಡನೆ ಕೂಡಿದಾಗ ಅವ್ಯಯದಂತೆ ಪ್ರಯೋಗವಾಗು 
ತ್ತದೆ; ತಾನು ಮಹಾ ತಿಳಿದವಳು ಅಂತ ಅವಳು ಅಂದುಕೊಂಡಿದ್ದಾಳೆ 
(6). ೬. ದೊಡ್ಡ ಮನುಷ್ಯ : ಶ್ರೇಷ್ಮ ವ್ಯಕ್ತಿ: ಅವನು... 
ಮೇಷ್ಟರುಗಳಿಗೆ ಕಾಕಹೊಡೆದು ಪ್ರಶ್ನೆಗಳನ್ನೆಲ್ಲ ಮೊದಲೇ ತಿಳಿದುಕೊಂಡು 
ಬಿಟ್ಟು ಮಹಾ ಅಂತ ನಮ್ಮೆದುರಿಗೆಲ್ಲ ಜಂಬ ಮಾಡ್ತಾನೆ (ಸ್ಮಾಬಸ್ನೇ, ೪). p 
ಸಂಸ್ಕೃತದ "ಮಹತ್‌" ಎಂಬ ಶಬ್ದವು ಸಮಾಸಗಳ ಮೊದಲಲ್ಲಿ 
ಕೆಲವು ಸಲ 'ಮಹಾ' ಎಂಬ ರೂಪವನ್ನು ಹೊಂದುತ್ತದೆ. 
[ಆ ಸಂ, ಮಹತ್‌) 
*“ಉಷ್ಣ್ರಃ - - - ಮಹಾಂಗಃ ವಂಟಿಯ 


ಹೆಸರುಗಳು” (ಸಣ್ಣ: ೫೫. ೨. ಒಂದು ಬಗೆಯ ಇಲಿ. ೩. 
ಶಿವನ ಒಂದು ಹೆಸರು. [ಸಂ.] 
ಮಹಾಂತ (ಗು). ೧. ಅಧಿಕವಾದ ; ಹೆಚ್ಚಿನ ; ಅತಿಶಯವಾದ : 


ಅಭಿಮನ್ಯು ಮಹಾಂತಪರಾಕ್ರಮದಿ 
ಷಾರ್ಧದಿ ದುರ್ಗವ ಪೌರುಷವ ನೋಡೆಂದಾ (90೫. ೪). ೨. ವಿಶಾಲ 
ವಾದ ; ವಿಸ್ತಾರವಾದ : ಅಂತಹೀನಮಹಾಂತಸಂತತಮವಿಶ್ರಾಂತ 
ಜಲಧಿಯ ಬೃಹನ್ನೀಲಿಮಾವಿರಾಡ್‌ರಂಗದೊಳ್‌ . . , ಗಿರಿಯ ಪಂಕ್ಷಿಗಳಳ 
ಪರ್ವಿದುವು (ಕ್ರೀಣರೂ. ೪೦-೪೪). (ನಾ). ೩. ವಿಶಾಲವಾದುದು : 


೬. ಸೂರೆಗೊಂಬೆನು ನಿಮು 


ವಿಸ್ತಾರವಾದುದು : ನಿಶ್ವಲಮುಂ ಮಹಾಂತಮುಮವಗಾಹಿತ 
ಸಮಸ್ತಪದಾರ್ಥಮುಮಾದ ಗಗನಮಂಡಲಮಂ . . . ನೋಡುತ್ತಿರ್ಪನ್ನೆಗಂ 
(ತಂಪ್ರಶ್ರ- ೯-9 2), ೪. ಹೇರಳ; ಯಥೇಚ್ಛ; ಸಮೃದ್ಧಿ ; 


ಧೃತರಾಷ್ಟ್ರನ ಮಹಾಂತವಾದ ಭೋಗವನ್ನು ನೋಡು. ನಮ್ಮ ಬದುಕನ್ನೂ 
ನೋಡು (ಊತ. 0೩). ೫. ಮಹಾತ್ಮ: ಶ್ರೇಷ್ಠ: ಪೂಜ್ಯವ್ಯಕ್ತಿ ; 
ಇದು ಕಾರಣ ಗುಹೇಶ್ವರಲಿಂಗವ ತನ್ನೊಳಜ'ದೆನೆಂಬ ಮಹುಂ[ಕಳಾಂ. 
ಹಂ]ತಂಗೆ ಸತಿ ,ಯಾಚರಣೆಯೇ ಸಾಧನೆ ಕಾಣಿ ಭೋ (8630. ೧೬6-೭೬೦) ; 
ಕೇಶಿರಾಜಯ್ಕಂ ಮಹಾಂತನು ಮಾದಿರಾಜಯ್ಯಂ ಮೊದಲೆನಿಪ್ಪು ಕಟಕ 
ದೊಳೆಗಿರುತಮಿಹ ಸರ್ವಲಿಂಗವಂತರು . , , ಬರೆ (ಂಸಫ್ಯ. ೩೦.೪) ; ಎನ್ನೆಯ 
ಭಾಗ್ಯವೇ ತನುವ ಮುಂತೆ ಕೈಕೊಂಡವೊಲು ಬಂದೆ ಮಹಾಂತ (ಏಗ, 
೪-೬-೩೬): [<ಸಂ. ಮಹತ] 

ಮಹಾಂತು (ನಾ). ಅತ್ಯಂತ ಶ್ರೇಷ್ಠವಾದುದು : ನಾದಬಂದುಕಳಾಶೀತ 
ಮಾದ ಪರವಸ್ತುವೆ ಮಹಾಂತು ನೋಡಾ ಶ್ರುತಿತತಿಗಸಾಧ್ಯವಂದ ಪರ 
ವಸ್ತುವೆ ಮಹಾಂತು ನೋಡಾ (ಕಕ. ೩0೦-೬). [ಮಹಾಂತ] 

ಮಹಾಂಧಕಾರ (ನಾ): ಕಗ್ಗತ್ತಲೆ ; ಗಾಢಾಂಧಕಾರ : ಕಲ್ಬುಂತವಲಿ 
ಬಿಡೆಬಿರಿದುದೀ ಬ್ರಹ್ಮಾಂಡ . . . ಇನರಶಿಕಿರಣವಿಲ್ಲ ಮದಾಂಧಕಾರ ಸಭುರ 
ವಾಯ್ತೂ (ಕುರ್ಮಾ. 09-3೨); ದಿಕ್ಟಕ್ರದೋಲ್‌ ಕಂಳಾಭ್ಯೀಳಮಹಾಂಧ. 
ಕಾರವೆಸೆಗುಂ ಕಣ್ಣಾಲ್ಗೆ ಠಾವೀಯದೇ (ತಂ್ಮಾಕ: ೩-೦೬): [ಸಂ.] 

ಮಹಾಂಬುಜ (ನಾ). ೧. ಒಂದು ನರಕದ ಹೆಸರು ; ರೌರವ ಧ್ವಾಂತ 
೬ «ಎ ಮೆಹಾಯಬುಜ ಕಾಲಸೂತ್ರಗಳೆಂಬವೇ ಎಂಟು ನರಕಂಗಳು (೧೭. 
೧೭೪). ೨. [ಗಣಿತ] ಒಂದು ದೊಡ್ಡ ಸಂಖ್ಯೆ ; ಒಂದು ಲಕ್ಷ 
ಕೋಟಿ. [ಸಂ.] 

ಮಹಾಕಂದ (ನಾ)- ಬೆಳ್ಳುಳ್ಳಿ, ಹಸಿಶುಂಠಿ ಮುಂತಾದ ಗಡ್ಡೆ ಮತ್ತು 
ಅದರ ಸಸ್ಯ: "ಮಹಿಪೀಕಂದಃ - ಜಾಕಂದ” (೬40. 033). [ಸಂ.] 

ಮಹಾಕಲ್ಪ (ನಾ). ೧. ಅತಿದೀರ್ಥವಾದ ಒಂದು ಕಾಲಚಕ್ರ ; 
ಬ್ರಹ್ಮನ ಆಯುಸ್ಸಿನ ನೂರು ವರ್ಷಗಳಷ್ಟು ಕಾಲ. ೨- ಶಿವನ 
ಹೆಸರುಗಳಲ್ಲಿ ಒಂದು. ೩, [ದ್ವೈತ] ಸೃಷ್ಟಿಕಾಲದ ಒಂದು ಭಾಗ ; 
ಅಣುವಿನಿಂದ ಹಿಡಿದು ಮತ್ತಿನ ವರೆಗೆ ಸೃಷ್ಟಿ 


ಮಹಾಕಲ್ಯಾಣ ೬೯೯೨ ಮಹಾಕಾವ್ಯ 
ಕಾಲದಲ್ಲಿ ಮಹಾಕಲ್ಪ ಮತ್ತು ಬ್ರಹ್ಮಕಲ್ಪವೆಂದು ಎರಡುವಿಧ. ಮಹದಾದಿ ಕಾಳಿದಾಸನ: ನಿರೂಪಿಸುತ್ತಾನೆ. (೪008. ೦60). ೯. 
ಅಂಡಪರ್ಯಂತ ಸೃಷ್ಟಿಕಾಲಪು ಮಹಾಕಲ್ಹ (ಓರಣ. ೨೪): 'ಬ್ರಹ್ಮ ಗಳಲ್ಲಿ ಒಂದು, ೧೦- ಈಶ್ವರನ ಅನುಚರರಲ್ಲಿ ಒಬ್ಬ: ನಂದಿ. 


ಕಲ್ಪ” ಪರಾ. ೫] 
ಮಹಾಕಲ್ಯಾಣ (ನಾ). ೧- ಅತ್ಯಂತ ಮಂಗಳಕರವಾದುದು. - 


ಶುಭಕರವಾದುದು. ೨. [ಜೈನ] ಜಿನಶಿಶುವು ಭೂಮಿಯಲ್ಲಿ ಹುಟ್ಟಿ | 5 


ದಾಗಿನಿಂದ ನಿರ್ವಾಣ ಹೊಂದುವವರೆಗೆ ಆತನ ಜೀವನದಲ್ಲಿ ನಡೆಸುವ 
ಐದು ಬಗೆಯ ಮಂಗಳಕರವಾದ ಉತ್ಸವಗಳಲ್ಲಿ ಪ್ರತಿಯೊಂದು : 
ಚತುರ್ವಿಧದೇವನಿಕಾಯಂ. ಪುರುದೇವಪರಿನಿರ್ವಾಣಮಹಾಕಲ್ಯಾಣಪೂಜಾ 


ನಿರ್ವರ್ತ - ಅರ್ಚಿಸಿ (ಅಂತು, ೧೬-೩೦ ನ). 


ಲಾಷಿಯಾಗಿ , . 

ಪರಾ. [x2] 

)- ಮಹಾಕಾವ್ಯವನ್ನು ರಚಿಸಿದವನು : ಸಜ್ಜನಮಾನ್ಯಂ 

ಮಹಾಕವಿ ಎ... ಮೃಗಪ್ರೋದೃವಂ (338. ೦೬-೦೦): 
ಬಹುಶಾಸ್ತ್ರಪೃಜ್ಞನಪ್ಪಾ ಮಹಾಕವಿಯಂ ಕಂಡೊಡೆ ದೆಗ್ವವಾಣಿಯುವನೆಂದಿಂ 
ತಾರು ಹಾಸ್ಟೋಕ್ರಿಯಿಂ ಕವಿಗಳ ವರ್ತಿಖರಲ್ಲದಾವ ಮೊ 
ಮುಟ್ಟಿಂದಂತವರ್‌ ಪರ್ತಿಪರ್‌ (ಸೂಕ್ತಿಸು- ೧-೩೭); ಅವನು ಉಳಿದೆಲ್ಲ 
ವಿಷಯಗಳಲ್ಲಿ ಮಹಾಮನನೂ ಮಹಾಕವಿಯೂ ಆಗಿ ಈ ವಿಷಯದಲ್ಲಿ 
ಅಸಹನೆ, ಅಸೂಯೆ, ಆಕ್ರೋಶಗಳನ್ನು ತೋರಿದ್ದರೆ ಅನು ಅವನ ಅಧ್ಯ 
ಪಾತವಾಗದೇ ? (ತಠೂ: ೨೨). [0] 

ಮಹಾಕಾಯ (ಗಂ). ೧. ಭಾರಿದೇಹವುಳ್ಳ; ದೊಡ್ಡ ಶರೀರದ : 
ಅನುಕುಪ್ಯರೂಪ್ಯ  ಕನಕಾಂಬರರತ್ನಾಭರಣಭಾರಧಾರಣಧೌರೇಯಮಹಾ 
ಕಾಯವೈವಧಿಕನಿಕರಮುಮಂ ೬. ಬರಿಸಿ ಕುಳ್ಳಿರಿಸಿ (ತಂತ್ರ: ಫಿ: ೬ನ) 
(ನಾ). ೨. ದೊಡ್ಡ ಶರೀರವುಳ್ಳು ದು: ಹಿತಾಹಿತವಿವೇಕವಿಕಳತೆಯಿಂ 
ತಮ್ಮಂ ತಾಮೆ ಕಟ್ಟಿಸಿಕೊಳ್ವ ಮಹಾಕಾಯಂಗಳಪ್ಪ ಕರಿಪತಿಗಳಿಂದಂ 
(ಕಂಪು: ೨-೧೦ 2); ಅನುಪಮಬಲಂ ಮಹಾಕಾಯನೆನಗೆ ಪಿರಿದುಂ ಸಹಾಯ 
ನೆಂದೇನಾನುಂ ಮನದೊಳ್‌ ನೆನೆವೈ ಶ್ಲ ದೊಡ್ಡ 


“ಪಂಚ 
ಕಲ್ಯಾಣ" 


(ಶಂತತಂ- ೦೦೦-೯): 


ಶರೀರವುಳ್ಳ ವನು. '೪. ಆನೆ :ಗಜ. ೫. ಈಶ್ವರನ ಅನುಚರರಲ್ಲಿ 
ಒಬ್ಬ - [ಸಂ.] 

ಮಹಾಕಾರ್ಪಾಸಚೂರ್ಣ (ನಾ). ಹುರಿದ ಹತ್ತಿಯ ಕಾಳು ಮೊದ 

ಎದುವುಗಳಿಂಡ ಮಾಡುವ ಒಂದು ಬಗೆಯ ಚೂರ್ಣ ; ಹುರಿದ 


ಹತ್ತಿಹರಳ ಬೀಜ ಗ ೩ ತೂಕ... 
ತೂಕ, ಸಹ ಚೂರ್ಣಂ ಮಾಡಿ 


ಮಾಡಳದ ಹಣ್ಣಿನ ಕೇಸರ ಗ ೧ 
೬೬೬ ಸೇವಿಸಲು ಪೈತ್ಯರೋಗ . 


ಅತಿಸುರ ಮುಂತಾದ ಸಕಲರೋಗವೂ ಶುಲ (ಸಕನೈ ಎ ೦೪೫): 
[ಸಂ.) 
ಮಹಾಕಾಲ. ಮಹಾಕಾಳ (ನಾ). ೧. ಶಿವನ ರೂಪಗಳಲ್ಲಿ ಒಂ 
ಲಯಕಾರಕನಾದ ಶಿವ ; "ಅಷ್ಟಮೂರ್ತಿಃ, ಆಹಿರ್ಭುಧ್ದಃ, ಮಹಾ 


ಕಾಲಃ - . - ಅಗ್ನಿಲೋಚನ;-೧೨ ಶಿವನ ಹೆಸರುಗಳ 
೨. ಶಿವನ ಪ್ರಮಥಗಣದಲ್ಲಿ ಒಂದು 
ಸೇರಿದವನು. ೩. ಅತ, ೪. ಸೂರ್ಯನು 
ಕಾಣದಂತೆ ಮೋಡ ಮು: ಕ್ವಿಕೊಂಡಿರುವ ದಿನ; ದುರ್ದಿನ, ೫. ಕಟು 
ಹೃದಯವುಳ್ಳ ವನು: ಕ್ರೂರಿ. ೬. ಒಂದು ಬಗೆಯ ಮರ: ಗೇರು, 
ಭಲ್ಲಾತಕ. ೭. ವಿಷದ ಹಣ್ಣುಗಳನ್ನು ಬಿಡುವ ಒಂದು ಬಗೆಯ 
ಮರ ; ಕೆಂಪಾಕೆ ; ಕಾಂಜೀರ : “ಭಲ್ಲಾತಕಂ ದುರ್ದಿನಂ ಶಿವನುಂ 
ತಿತ್ಸ್ರಮಥಾದಿಭೇದಷುಸಿತು ಕ್ರೂರಂ ಮಹಾಕಾಲ[ಕಾಕಾಂ- ೪)ಮಕ್ಕುಂ" 


(ಐಣಂ- ರ). ೮. ಉಜ್ಜಯಿನೀಕ್ಷೇತ್ರದಲ್ಲಿರುವ ಪ್ರಸಿದ್ಧವಾದ 
ದ್ವಾದಶಜ್ಯೋತಿರ್ಲಿಂಗಗಳಲ್ಲಿ ಒಂದು: ಉಜ್ಜಯಿನಿಯ 
ಮಹಾಕಾಲ ದೇವಸ್ಥಾ! ನದಲ್ಲಿ. ನರ್ತಕಿಯರಿದ್ದ ವಿಷಯವನ್ನು 


30 


ಅವಿಚ್ಛೆನ್ನಕಾಲ” (ತಾಪ. ಕ. ಕೋತ) : ಮಹಾಕಾಲದಲ್ಲಿ ನಿಮ್ಮಿಂದ ನೀವೆ. 
ಸ್ವಯುಭುವಾಗಿರ್ದರಯ್ಯಾ ಒಂದನಂತಕಾಲ ಗ. | ೬-03). 
ಮಹಾಕಾಳ : ೧. "ಪರುಪತಿ ಪ್ರದುಥರ್‌ ಕಪ್ಪುಂ ಸಸಿನದಿ ಗೇರ್‌ 
ಕ್ರೂರರೈದು ಮಹಾಕಾಳೆಂ' (ನಾನಾಕೂ- 038). ವಿ. ವಾತೂಲಾಗದುವನೆ: 
ಮೊದಲು ಶಿವರುದ್ರನು ಮತ್ತವನಿಂ ಮಹಾಕಾಳನೈದಿದಂ (ost: ೩೪) 


ಪೊಡೆಯುತ್ತುಂ ವೇತ್ರದಿಂದಿಟ್ಟಣಿಪ ದನುಜರಂ - . . ಗೀತನೃತ್ಯ 
ಕೈಡೆಯಸ್ವ್‌ಂತಲ್ಲಿ  ಕೋಲಾಹಲಮನುಡುಗಿಸುತ್ತುಂ ಮಹಾಕಾಳನಿರ್ದಂ 


(ರಾಜಕ. ೦೪-೦೬): ೩. ಎರಡುಂ ಭಾಗದೊಳಿರ್ದ ಮದಾಕಾಳರೂಪಮಂ 
ನಿಂದು ನೋಡುತ್ತುಂ (ಕಂಫ'೩-೧೯ ವ). ರಿ..*"ಕಿಂಪಂಕಃ,ಮಹಾಕಾಳಃ- 
ಈ ೨ ಕಾಂಜೀರಂ” (ಕರಾಯು- ೩9-30). ೧೨. ಕಗ್ಗತ್ತಲ; ಗಾಢಾಂಧ 
ಕಾರ : ಭೂತಗಣದ ಮೇಳದಲ್ಲಿ ಮಹಾಕಾಳದಾಳದಲ್ಲಿ ಸತಿಪತಿಯರ 
ಜೋಡಿಯೊಂದು ಕುಣಿಯುವುದನು ಕಂಡಿತು (೧ು. 008-೬). ೧೩, 
ಆಗಮಗಳಲ್ಲಿ ಒಂದ: ಕಾಲದಹಸರೌರಮೋತ್ತರಕೌಮಾರ ಕಾಳ 
ಮಹಾಕಾಳಿ ಇಂದ್ರಾಗಮವೆಂದು ರಾರವಾಗಮದಾಜುಭೇದಂಗಳು (೪. 
೬೬)- ೧೪. [ಜೈನ] ಚಕ್ರವರ್ತಿಯ ಬಳಿಯಿರುವ ನವನಿಧಿಗಳಲ್ಲಿ 
ಒಂದು ; ಶ್ರೀಗೃಹದೊಳ್‌ ಪುಟ್ಟಿದ ಕಾಳೆ ಮಹಾಕಾಳ ನೈಸರ್ಪ ಪಾಂಡುಕ 
ಪದ್ಮ ಪಿ:ಗಳ ಮಾಣವಕ ಶಂಖ ಸರ್ವರತ್ನಂಗಳಿಂಬ ನವನಿಧಿಗಳುಂ (608, 
98-೩5) ; ಕಾಳ ಮಹಾಕಾಳ . . . ಶಂಖ ಸರ್ವರತ್ನಂಗಳೆಂಬೊಂಬತ್ತು 
ನಿಧಿಗಳುಮನನುಕ್ರಮದೊಳರ್ಚೆಸಿ (ತಂದ್ರಥೈ. ೩-೦೦೦ 6): [ಸಂ.] 
ಮಹಾಕಾಲಿ. ಮಹಾಕಾಳಿ (ನಾ). ೧. ಆದಿಶಕ್ತಿಯ ರೂಪಗಳಲ್ಲಿ 
ಒಂದು; ದುರ್ಗೆ, ೨. [ಜೈನ] ಹದಿನಾರು ಜನ ವಿದ್ಯಾದೇವತೆಗಳಲ್ಲಿ 
ಒಬ್ಬಳು. ಮಹಾಕಾಳಿ : ೧. ಮಹಾಕಾಳಿಯೆಂಬ ಶಕ್ತಿಸಮ್ಮೇಳನದಿಂ 
ಬಾಗಿಲಲಿ 


ಸಂಹಾರಭೈರವನಿರ್ಷಂ (£64, ೨೩೪) ; 
ಕೈಬೆರಳುಗಳನ್ನು ಕತ್ತರಿಸಿ... 


- ಹೊತ್ತು 


ars). (ಸಂ. ಮಹಾಕಾಲೀ) 

ಮಹಾಕಾವ್ಯ (ನಾ). ೧. ಶ್ರೇಷ್ಠವಾದ ಕಾವ್ಯ: ವ್ಯಾಸ ವಾಲ್ಮೀಕಿ 
₹ಶೃಪಪ್ರಭೃಶಿವರಚಿತಂಗಳಪ್ಪ ಮಹಾಕಾವ್ಯಂಗಳೊಳು . , , ವಿವಿಧಾ 
ಯುಧಂಗಳೊಳಮತಿಪ್ರವೀಣ[ನು)೦ . . . ಆಗಿ (ತಣ. ೨.೬೪ 5) ; 


ರಾಮಾಯಣದ ಕಥಾ 
ಗಿದೆ (ಕಾಕರ- 66) : ಮಹಾಕಾಪ್ಠ - ೫ ; ಕಾಲಿದಾನನ ರಘುವಂಶ 
ಮತ್ತು ಕುಮಾರಸಂಭವ, ಭಾರವಿಯ ಕಿರಾತಾರ್ಜುನೀಯ, ಮಾಘನ 
ಶಿಶುಪಾಲಪಧ, ಶ್ರೀಹರ್ಷನ ನೈಷಧಚರಿತ (ಕತ. ೩೨೫). ಪಿ. ಅಷ್ಟಾ 
ದಶ ವರ್ಣನೆಗಳಿಂದ ಕೂಡಿರುವ ಕಾವ್ಯ; Pp ಅಧುನಿಕವಿಮರ್ಶಕರು 
ವಿಶ್ವದ ಮಹಾಕಾವ್ಯಗಳನ್ನು ಅಭ್ಯಾಸಮಾಡಿ ಅಂತಹ ಕಾವ್ಯರೀತಿ 
ಯನ್ನು ಬೇರೆಯ ರೀತಿಯಲ್ಲಿ ವಿವರಿಸುತ್ತಾರೆ. ೫೫6 ಎಂಬ ಹೆಸ 
ರುಳ್ಳ ಅಂತಹ ಕಾವ್ಕದಲ್ಲಿ ಸಾಹಸಮಯವಾದ ಕ್ರಿಯೆಯೂ 
ವ್ಯಕ್ತಿಗಳೂ ತದ್ಕುಕ್ತವಾದ ಭಾಷಾಪ್ರಯೋಗವೂ ದೀರ್ಫ್ಥ 
ಕಥೆಯೂ ಇದ್ದು. ಅದರ ಆವರಣ ಪ್ರಾಜೀನವಾದುದಾಗಿರಬೇಕು, 
ಉದ್ದೇಶ ಉದಾತ್ತವಾಗಿಯೂ ವಸ್ತುಸಂವಿಧಾನವು ಸರಳ 


ತುಂಬಿರಬೇಕು. ಧೀರೋದಾತ್ತನಾಯಕನಿದ್ದು, 4 


ಅವನಿಗೆ ಅತಿ 
ಮಾನಸಿಕ 


ಮಾನವ ದೆ 


ಮಾನವ ದೈಹಿಕರಕ್ತಿ 


1-7-17 


ಮಹಾಕಾಳ 


ಉದಾತ್ತತೆಯೋ ಪ್ರಕ್ಕ ೈತಿಸಿದ್ದ ವಾಗಿರಬೇಕು- ಕಥೆಯಲ್ಲಿ ಅತಿ 
ಭೌತಿಕಪ್ರಭಾವಗಳು ಕ್ರಿಯಾಮುಖವಾಗಿರಬೇಕು. : ಇಲಿಯಡ್‌, 
ಒಡಿಸ್ಸಿ, ಅಯಾವತ, ಪ್ಯಾರಡೈಸ್‌ ಲಾಸ್ಟ್‌ ಮುಂತಾದ ಕಾವ್ಯಗಳು 
ಈ ರೀತಿಯಲ್ಲಿ ಪ್ರಸಿದ್ಧವಾಗಿವೆ. ಕನ್ನಡದಲ್ಲಿ ಶ್ರೀರಾಮಾಯಣ 
ದರ್ಶನಂ, ಭಾರತಸಿಂಧುರಶ್ಮಿ ಮೊದಲಾದುವುಗಳನ್ನು ಈ ದೃಷ್ಟಿ 
ಯಲ್ಲಿ ಪರಿಶೀಲಿಸಬಹುದು ; ಕೀರ್ತಿ ನೆಗಜ್ವಂತೀ ಲೋಕದೊಳ್‌ 
ಬಲ್ಲೆ ರಂಜಿಸೆ ಬಲ್ಲರ್ಗೆಡೆಗೊಂಡು ಬಣ್ಣಿಸೆ ಮಹಾಕಾವ್ಯಂಗಳೊಳ್‌ ಮೆಟ್ಟಿ 
ಬಣ್ಣಿಸುವೆಂ ಪುಣ್ಯಪುರಾಣಮಂ ಜಿತಮನೋಜಾತಾಜಿತಸ್ವಾಮಿಯಾ 
(6೭. 0-೩). "ಅಷ್ಟಾದಶವರ್ಣನೆ' ಪರಾ. [ಸಂ.] 
ಮಹಾಕಾಳ "ಮಹಾಕಾಲ' ನೋ. 
ಮಹಾಕಾಳಿ "ಮಹಾಕಾಲಿ' ನೋ- 
ಮಹಾಕುಲ (ನಾ). ೧. ಶ್ರೇಷ್ಠವಾದ ಮನೆತನ ; ದೊಡ್ಡ ಪೀಳಿಗೆ: 
ಅವರು ಮಹಾಬಲದವರು, ಅವರನ್ನು ಕದಲಿಸಲು ನನ್ನ ಕೈಲಾಗದು 
(ಹತ್ತು, ೦0)... ೨- ಶ್ರೇಷ್ಠವಂಶದಲ್ಲಿ ಹುಟ್ಟಿದ ವ್ಯಕ್ತಿ. 50.) 
ಮಹಾಕ್ರತು (ನಾ). ೧. ದೊಡ್ಡಯಾಗ ; ಯಜ್ಞ : ನಿತ್ಯ ಮಾಡುವರಗ್ನಿ 
ಹೋತ್ರಂಗಳೆ ಮಹಾಕ್ರತುವ . . . ನಿಟ್ಟೆಯಲಿ ರಾಕ್ಷಸವಿಪ್ರಗೃಹಗಳಲಿ 
(ಉಂ: ೬-೬) ಪ, [ಗಣಿತ] ಸಂಖ್ಯೆಯ ಸ್ಮಾನಗಳಲ್ಲಿ ಮೂವ 
ತ್ತಾರನೆಯ ಸ್ಮಾನ ಮತ್ತು ಮೂವತ್ತಾರು ಅಂಕೆಗಳುಳ್ಳ ಒಂದು 
ದೊಡ್ಡಸಂಖ್ಯೆ : ಎಕ್ಕಂ, ದಾಹಂ . . - ಕ್ರತ್ತು ಮಹಾಕ್ರತು . . - 
ಮಹಾಪರಿಮಿತ- ಈ ೪೦ ಸ್ಥಾನದ ಉಗ್ಗಡಣೆ (ವೃವಶಾ- 6-2೭); ಕ್ರತು 
ಮಹಾಕ್ರತುವೆಂಬಿವೇ ಉಗ್ಗಡಣೆಗಳು (ಶಿರೇ. 1). [ಸಂ] 
ಮಹಾಕ್ಷಪಟಲಿಕ (ನಾ). (ತನ್ನ ಕೈಕೆಳಗೆ ಅನೇಕ ಕರಣಿಕರನ್ನು 
ಹೊಂದಿರುವ) ನ್ಯಾಯ ಮತ್ತು ಆಯವ್ಮಯಗಳಿಗೆ ಸಂಬಂಧಿಸಿದ 
ದಾಖಲೆಗಳಿರುವ ಇಲಾಖೆಯ ಮುಖ್ಯಸ್ಥ : (64% ೦೬)- [ಸಂ,) 
ಮಹಾಕ್ಷಿತಿ (ನಾ): [ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ ಇಪ್ಪತ್ತೆರಡನೆಯ 
ಸ್ಥಾನ ಮತ್ತು ಇಪ್ಪತ್ತೆರಡು ಅಂಕೆಗಳುಳ್ಳ ಸ್ಸ ಒಂದು ದೊಡ್ಡ ಸಂಖ್ಯೆ: 
ಎಕ್ಕಂ, ದಾಹಂ . . , ಕ್ಷಿತಿ ಮಹಾಕ್ಷಿತಿ - . . ಮಹಾಪರಿಮಿತ - ಈ ೪೦ 
ಸ್ಥಾನದ ಉಗ್ಗಡಣೆ (ವೃತಶಾ. 6-33)- [ಸಂ.] 
ಮಹಾಕ್ಷೋಣಿ (ನಾ). [ಗಣಿತ]ಸಂಖ್ಯೆಯ ಸ್ಥಾನಗಳಲ್ಲಿ ಹದಿನೆಂಟನೆಯ 
ಸ್ಥಾನ ಮತ್ತು ಹದಿನೆಂಟು ಅಂಕೆಗಳುಳ್ಳ ಒಂದು ದೊಡ್ಡ ಸಂಖ್ಯೆ: 
ಎಕ್ಕೆಂ, ದಾಹಂ . . . ಕ್ಷೋಣಿ, ಮಹಾಕ್ಷೋಣಿ . . . ಮಹಾವರಿಮಿತ 
ಈ ೪೦ ಸ್ಥಾನದ ಉಗ್ಗಡಣೆ (ಠೃವಹಾ. 6-೨3): [ಸಂ.] 
ಮಹಾಕ್ಷೋಭ (ನಾ). [ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ ಇಪ್ಪತ್ತನಾಲ್ಕ 
ನೆಯ ಸ್ಥಾನ ಮತ್ತು ಇಪ್ಪತ್ತುನಾಲ್ಕು ಅಂಕೆಗಳಿರುವ ಒಂದು 
ದೊಡ್ಡಸಂಖ್ಯೆ : ಎಕ್ಕಂ, ದಾಹಂ - . . ಕ್ಷೋಭ, ಮಹಾಕ್ಷೋಭ . . . 
ಮಹಾಪರಿಮಿತ-ಈ ೪೦ ಸ್ಥಾನದ ಉಗ್ಗಡಣೆ (ನ್ಮನಪಾ- 6-3). [ಸಂ.) 
ಮಹಾಖರ್ವ (ನಾ). [ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ ಹದಿನಾಲ್ಕ 
ನೆಯ ಸ್ಥಾನ ವಂತ್ತು ಹದಿನಾಲ್ಕು ಅಂಕೆಗಳುಳ್ಳ ಒಂದು ದೊಡ್ಡ 
ಸಂಖ್ಯೆ ; ಎಕ್ಕಂ, ದಾಹಂ . . . ಖರ್ವ, ಮಹಾಖರ್ವ , . . ಮಹಾ 
ಪರಿಮಿತ--ಈ ೪೦ ಸ್ಥಾನದ ಉಗ್ಗಡಣೆ (ಶೃವಶಾ. 6-೨೪). [ಸಂ.] 
ಮಹಾಗಣ (ನಾ). ೧. ದೊಡ್ಡಗುಂಪು...ಸಮೂಹ. ೨. [ 
ಒಂದು ದೊಡ್ಡಸಂಬಖ್ಯೆ. ೩. [ವೀಶೈ] ಶ್ರೇಷ್ಠನಾದ ಜಂಗಮ. 
ಶರಣ : ಎನಗೆ ಮತನ್ಕಲೋಕದ ಮಹಾಗಣಗಳು:ಟು ಇದುಕಾರಣ' 
ಕೂಡಲಸಂಗಮದೇವರ ಲೋಕವ ಹಂಚಿಕೊಳ್ಳಿ ನಿಮನಿಮಗೆ (03ರ. ೭೬೦); 
ಇದಂ ಚೋಳದೇಶದ ಮಹಾಗಣಂಗಳಟ್‌ವುದು (026. ೬-೦0೪). [ಸಂ.] 
ಮಹಾಗನಿ (ನಾ). ಒಂದು ಬಗೆಯ ಮರ; ಕಂದುಬಣ್ಣದ ಛಾಯೆ 


೬೯೯೩ 


10 


46 


ಮಹಾಛಂದಸ್ಸು 


ಯುಳ್ಳ ಈ ಮರವನ್ನು ಪೀಠೋಪಕರಣಗಳನ್ನು ಮಾಡಲು 
ಹೆಚ್ಚಾಗಿ ಬಳಸುತ್ತಾರೆ : ಹೆಬ್ಬೇವು, ಮಹಾಗನಿ (ಸ್ಮತಿ. ೭4-0೪9) ; 
ಅವುಗಳ ಪೈಕಿ. - . ಉಡುಪಿನ ಬೀರುವೊಂದಿತ್ತು. ಹದನ್ನು ಮಹಾಗನಿ 
ಮರದಿಂದ ಮಾಡಿತ್ತು (ತರು. ೩೦6) - [+ ಇಂ. Mobogony] 

ಮಹಾಗಾರೆ (ನಾ). ಒಂದು ಬಗೆಯ ಮರ : ಮಹಾಗಾರೆ, ಬೆಟ್ಟಮಂಗರೆ 
(ಮತ0. ೬೩-೦೩೩೩), [ಮಹಾ + ಕಾರೈ] 

ಮಹಾಗ್ರಹ (ನಾ)- ೧. ಪ್ರಬಲವಾದ ಭೂತ.ಪಿಶಾಚಿ ಮುಂತಾದ ದುಷ್ಟ 
ಶಕ್ತಿ ; ಇದು ಜತುಮುದ್ರಾಮುದ್ರಿತಮಿದು ನಿಬಿಡಸ್ಕೂತಮಿದು ಮಹಾ 
ಗ್ರಹಧೃತಮಿಂತಿದು ಲೋಹಪಿನದ್ಯಮೆನಿಪ್ಪುದು ಪರಕೃತಿನುತಿಯೊಳಖಳ 
ಖಳಜನವಕ್ಕ್ರಂ (ತಂಠ್ರಫು. ೦-೪೦) ; ಈ ಮಹಾಗ್ರಹಗಳು ತಮಗೆ ಇಷ್ಟ ಬಂದ 
ಹಾಗೆ ಲೋಕಗಳಲ್ಲಿ ಕೋಟಿ ತೆಜಂಗಳು ಉಳ್ಳವುಗಳಾಗಿ ಕ್ರೀಡಿಸುತ್ತಲಿರುವವು 
(ಕೈದ್ಯ ಸಾ. 21: ಆ). ೨. ಸೂರ್ಯ. ೩. ಶನಿಗ್ರಹ. ೪. ರಾಹು. ೦.) 

ಮಹಾಗ್ರೀವ (ನಾ)- ಉದ್ದವಾದ ಕುತ್ತಿಗೆಯುಳ್ಳುದು ; ಒಂಟೆ. [ಸಂ] 

ಮಹಾಘಟಿಕಾಸ್ಥಾನ (ನಾ). ಉನ್ನತವ್ಶಾಸಂಗಕ್ಕಾಗಿ ಸ್ಥಾಪಿಸಿದ ದೊಡ್ಡ 
ವಿದ್ಯಾಪೀಠ, - ವಿದ್ಯಾಸಂಸ್ಥೆ : ಶ್ರೀಮತು ಹೆಂಜೆಅ ಪಟ್ಟಣದ ಮಹಾ 

ಘಟಿಕಾಸ್ಥಾನ ಶ್ರೀನೊಣಂಬೇಶ್ವರದೇವರ ಸಂನಿಧಾನದಲಿ (ಎ೪. x11; ಶಿಕಾ. 

೨೩-೦೦೦; 1167). Io.) 

ಮಹಾಘನ (ನಾ), ಪರವಸ್ತು ದೇವರು : ನೀನಿರಿಸಿದ ಮನದಲ್ಲಿ ನಾನಂಜೆ 
ನಯ್ಯಾ ಮನವು ಮಹಾಫನಕ್ಕೆ ಶರಣಗತಿವೊಕ್ಕುದಾಗಿ (೧೩೮. ಟೀ); ಮಹಾ 
ಘನವನಜಾದಲ್ಲಿಯೇ ತ್ರಿವಿಧವೂ ಸಮರ್ಪಣ:(ನೋರು. ೩೭-೦೩೬). [ಸಂ.] 

ಮಹಾಚಂಡ (ನಾ). ೧. ಅತಿಯಾದ ಉದ್ವೇಗವುಳ್ಳವನು. ೨. ಯಮನ 
ಇಬ್ಬರು ಅನುಚರರಲ್ಲಿ ಒಬ್ಬ. ೩. ಶಿವನ ಒಬ್ಬ ಅನುಚರನ ಹೆಸರು. 
೪. ಒಂದು ನರಕದ ಹೆಸರು : ಸಕಲಶಲ್ಯಸಿಂಹಗಜಾನನವ್ಯಾಘ್ರವೆಂಬೈದು 
ಮಂತ್ರಿನರಕಂಗಳ ಮೇಳದಲ್ಲಿ ಮಹಾಚಂಡವೆಂಬರಸುನರಕವಿಹುದು 
(ಅನೇಕ: 0೩೨). [ಸಂ.] 

ಮಹಾಚೀನ (ನು). ಚೀನಾಜೀಶದಲ್ಲಿ ತಯಾರಾದ ಒಂದು ಬಗೆಯ 
ಉತ್ತಮವಾದ ರೇಷ್ಮೆಬಟ್ಟೆ ; ಚೀನಾಂಬರ : ಪವನಪರಿಸಂಚಳ 
ಸಮಾಚೀನ ಚೀನಮಹಾಚೀನಾದಿ ಪೀವರಜೇವರಂಗಳೆಂಬ ಕರತಳಂಗಳಿಂ 
ಕೆಯ್ವಾಸಿ , . . ಕರೆವಂತಿರ್ಪುದುಂ (ಉತ್ರ. ೦೨-೨೦). [ಸಂ.] 

ಮಹಾಚೀನಿ (ನಾ). - ಮಹಾಚೀನ : ಲಿಂಗಕ್ಕೆ ಪರಿಪರಿಯ ಪೂಜೆಗೆಂದನು 
ಮಾಡಿ ತರಿಸಿದ ಮಹಾಚೀನಿಯೆನಿಪ ವಸ್ತಾಳಿಯಂ. . , ತರಿಸುತಂ (6ರ. 
ರೇ: ೮3-30). [< ಸಂ. ಮಹಾಚೇನ] 

ಮಹಾಚೂರ್ಣ (ನಾ). ಒಂದು ನರಕದ ಹೆಸರು: ಮಹಾಚೂರ್ಣ. , . 
ತಪ್ತತೈಲಮಯವೆಂಬೈದು ಮಂತ್ರಿನೆರಕಂಗಳ ಸಹಚರ್ಯದಿಂ ಪಂಚಕೋಣ 
ವೆಂಬರಸುನರಕವಿಹುದು (ಏರೇಕ..0೬)- [ಸಂ.] 

ಮಹಾಛಂದಸು (ನಾ). [ಛಂದ] ದೀರ್ಫ್ಥಕಥನಕಾವ್ಯಕ್ಕೆ ಹೊಂದುವಂತೆ 
ರೂಪುಗೊಂಡಿದ್ದು, ಐದುಮಾತ್ರೆಯ ಗಣಗಳ ಪ್ರಯೋಗದಲ್ಲಿ 
ವೈವಿಧ್ಯವನ್ನು ಪಡೆದಿರುವ ಸರಳರಗಳೆಯ ಅನ್ಯರೂಪ ; ಈ 
ಶ್ರೀ ಕೆ. ವಿ. ಪುಟ್ಟಪ್ಪನವರು ತಮ್ಮ 'ಶ್ರೀರಾಮಾಯಣದರ್ಶನಂ' 
ಮಹಾಕಾವ್ಯದಲ್ಲಿ ಉಪಯೋಗಿಸಿರುವ ಈ ಛಂದಸ್ಸನ್ನು "ಮಹಾ 
ಛಂದಸ್ಸು” ಎಂದು ಕರೆದು ಅದರ ವೈವಿಧ್ಯವನ್ನು ಏವೆರಿಸಿದ್ದಾರೆ : 
ಶ್ರೀ ಕುವೆಂಪುವ ಸೃಜಿಸಿದೀ ಮಹಾಭಛಂದಸಿನ ಮೇರುಕೃತಿ, ಮೇಣ್‌ ಜಗದೈವ್ಯ 
ರಾಮಾಯಣಂ1 (ಶ್ರೀರಾಮಾ. 1೪, ೨0. [ಸೆಂ. ಮಹಾಛಂದ್‌] 

'ಮಹಾಛಂದಸ್ಸು (ನಾ). ಇ ಮಹಾಛಂದಸು : ಕುವೆಂಪು ಅವರು ಮಹಾ 
ಛಂದಸ್ಸಿನಲ್ಲಿ ತಮ್ಮ “ಶ್ರೀರಾಮಾಯಣದರ್ಶನಂ” ಮಹಾಕಾವ್ಯವನ್ನು ಬರೆದಿ 


ದ್ದಾರೆ (68): [ಸ ಮಹಾಛಂದಸ್‌] 


ಮಹಾಜನ 


ಮಹಾಜನ (ನಾ) ೧. ಜನಸಾಮಾನ್ಯರ ಗುಂಪು; ಜನಸಮೂಹ: 
ದುರಾತ್ಮವಾತ್ಮೀಯಭವನದೊಳ್‌ ಸದಾಕಾಲಂ ಮಹಾಜನಕ್ಕೆ ಸಹಸ್ರಭೂ। 
ಮುನಿಕ್ಕುವಂ (ಸುಳುಮಾ. 3೬೯ರ): ವಿ. (ಊರಿನ) ಪ್ರಮುಖ ಜನೆ 
ಹಿರಿಯ ಜನ: ಈ ಮಹಾಜನವವರ ಕೈಯೊಳು ಗ್ರಾಮವಜ್‌ಯ 
ಕ್ರ ಕೇಡಂ. .. ಪೇಲ್ವೆನು (೧4, ೫೬-೨); ತಿರುವಂಜಿಕಳನಾಥನೊಲವಿಂದೆ. 
ಬರಲುತ್ತವದೊಳಲ್ಲಿನ ಮಹಾಜನ ನೆರೆದಿದಿರ್ವಂದತಿಹರುಷದೆ ಪರಸಿ ಮಂ 
ಕ್ಷತೆಗಳ ನೀಡೆ (ರ. ೧೦-3). ೩. ಊರಿನ ಪಂಚೆರು,- ಪಂಚಾಯಿ. 


ಸದಸ್ಯಮಂಡಲಿ : ಇಂತಿನಿತುದುಂ . , , ಊರೊಡೆಯ ಪ್ರಮುಖ 
ಮಹಾಜನಮುಂ ರಕ್ಷಿಸುವರ್‌ (4934. ಸಸ, 98-8೨; 1071): ಮಹೇಶ್ವರ 


ಹಾಗು ಮಹುಜನರೊಂದಿಗೆ ಸಮಾನವಾದ ಅಧಿಕಾರಿಗಳಾಗಿದ್ದ ಸ್ಯಾನಿಕರು 
ಅವರೊಂದಿಗೇ ದೇವಸ್ಥಾನಕ್ಕೆ ಬರುತ್ತಿದ್ದೆ ಹಣದ ಹಾಗೂ ಬೆಳೆಯ ಕಾಣಿಕೆ 
ಗಳನ್ನು ಸ್ವೀಕರಿಸುತ್ತಿದ್ದರು (ಕಳನ. 003), ೪. ಅಗ್ರಹಾರದಲ್ಲಿಯ 
(ಆದಾಯದಲ್ಲಿ ಪಾಲನ್ನು ಪಡೆಯುವ) ವೇದಶಾಸ್ತ್ರಪಾರಂಗತರಾದ 
ಬ್ರಾಹ್ಮಣವಿದ್ವಾಂಸರು : [ಗಾ]ವಡಿವಾಡದ ಮಹಾಜನ (ಅ) ಐವ 
[ದಿ7ನ್ಫ x [ಕಾಲಂ ಕಟ್ಟಿ ತುಪ್ಪದ [ೆ]ಳಿಯ. , , ದಾನಗೊಟ್ಟ 
(anes. x1-i, 04-00; 869); [ಸಿ]ಸುಳಹಾಲಯ್ವದಿ. ಮಹಾಜನ 
ಮನವಧಾರಿಸಿ ೫ % ೬ (3929 [೧1 09-00; 82). ೫, ಧರ್ಮದಲ್ಲಿ 
ಆಸಕ್ತಿಯುಳ್ಳ ಜನ : ಮಹಾಜನವೆಂದರೆ ಕ್ಷುದ್ರಪುಯೋಜನದಲ್ಲಿ 
ದೃಷ್ಟಿಯಿಲ್ಲದೆ ಧರ್ಮದಲ್ಲೇ ದೃಷ್ಟಿಯುಳ್ಳವರೆಂದರ್ಥ (೬೦೭೫. ೦೩೨). 


೬. ವ್ಯಾಪಾರಿ ; ವರ್ತಕ. ೭. ಒಂದು ಜನಾಂಗದ ಅಥವಾ 
ವೃವಹಾರದ ಮುಖಂಡ: (1ಂ.) 


ಮಹಾಜನ (ನಾ)- ೧. ಬಹಳ ವೇಗವುಳ್ಳು; ದು. ಜಿಂಕೆ. [ಸಂ] 

ಮಹಾಜಾಲಿ (ನಾ). ಹಳದಿಯ ಹೂಗಳನ್ನು ಬಿಡುವ ಒಂದು ಬಗೆಯ 
ಸಸ್ಯ : “ಮಹಾಜಾಲೀ; ಪೀತಕಃ - ಹಚ್ಚೆಗಿರುವ ಹುವ್ವಗಳುಳ್ಳ ಕಾಡು 
ಹೀರೇಗಿಡ” (ಸಿರ್ಯಾಂಕಿ- ೦೯), [ಸಂ. ಮಹಾಜಾಲೀ] 

ಮಹಾಜ್ಞಾನ (ನಾ). ಅಪಾರವಾದ ತಿಳಿವಳಿಕೆ; ಅತಿಶಯವಾದ ಅರಿವು; 
ಜ್ಞಾನ ವಿಜ್ಞಾನ ಸುಜ್ಞಾನ ಮಹಾಜ್ಞಾನ ಅಪರಜ್ಞಾನ ಇಂತೀ ಪಂಚ 
ಜ್ಞಾನವ ದಹ್ಮಮಾಡಿ ಬ್ರಹ್ಮಲಿಖಿತವ ತೊಡೆಪಂತೆ ಧರಿಸುವದೆ ತ್ರಿಪುಂಡ್ರ 
(ನೋ. 0೩6-360); ಜ್ಞಾನ ಸುಜ್ಜುನ ಮಹಾಜ್ಞಾನ ಎಂಬ ವೃತ್ತಿ 
ಜ್ಞಾನಂಗಳು ಇಲ್ಲದಂದು , . , ನಿಜಜ್ಞಾನಮೂರ್ತಿ ನೀನೆಯಯ್ಯಾ 
(noes. 6-34). [ಸೂ.] 

ಮಹಾಜ್ಞಾನಿ (ನಾ). ೧: ಅಪಾರವಾದ ತಿಳಿವಳಿಕೆಯುಳ್ಳವನು; ಮಹಾ 
ವಿದ್ವಾಂಸ ; ಸಾಕ್ರೆಟೀಸನು ಮಹಾಜ್ಞಾನಿಯೆಂದೆನಿಸಿಕೊಳ್ಳುವನು 
(ಯಖುಂ9ಯಿ. ೪-೦೮). ೨. ಮಹಾಮುನಿ. ೩. ಶಿವ; ಮಹಾದೇವ. 

[ಸಂ. ಮಹಾಜ್ಞಾನಿನ್‌] 

ಮಹಾಜ್ಜರ (ನಾ). ಒಂದು ಬಗೆಯ ತೀವ್ರವಾದ ಜ್ವರ: “ಧರ್ಮ 
ಮುಷ್ಕಂ ಮಹಾಜ್ವರಮೆಂದೆನಿಕ್ಕು” (ತುಂಗಳ. 009-9); ಮಹಾಜ್ವರಕೆ;... 
ಬೆಲ್ಲವತ್ತದೆ ಹಣ್ಣು. ಶ್ರೀಗಂಧ, ಯಜ್ಚಿಮಧುಕ ಇವನ್ನು ಹಳೇನೀರಲ್ಲಿ 
ತೇದು ಕುಡಿಯೆ ಜ್ವಕೆ ಬೆವರುವದು (0: ೦೦೦). [ಸಂ.) 

ಮಹಾಜ್ಯಾಲ (ಗು)- ೧. ಅಧಿಕವಾಗಿ ಜ್ವಲಿಸುತ್ತಿರುವ, ಪ್ರಕಾಶಿಸು 
ತ್ತಿರುವ: (ನಾ). ೨: [ಜೈನ] ಒಂದು ಬಗೆಯ ಮಂತ್ರವಿದ್ಯೆ : ಅಮಿತ 
ತೇಜಂ . . , ಮಹಾಜ್ವಾಲಮುಂ ಸರ್ವವಿದ್ಯಾಚ್ಛೇದನಮುಮೆಂಬೆರಡು 
ವಿದೈೆಯುಮಂ ಸಾಧಿಸಲೆಂದು ಪೋದ೦ (ಜಾಫುಂಘು- ೧೦). [ಸಂ] 

ಮಹಾತರು (ನಾ). ೧. ದೊಡ್ಡಮರ ; ಎತ್ತರವಾದ ಮರ. ೨. 
ಒಂದು ಬಗೆಯ ಮರ: ಚಂದನವೃಕ್ಷ : “ಸರಳಂ ಪೀತದ್ರು ಮಹಾ 
ತರುವಕ್ಕೂಂ” (ತುಳ. ೩೬-೨೦). ೩. ಕಳ್ಳಿಗಿಡ- [ಷಂ.] 


೬೯೯೪ 


15 


40 


ಮಹಾದಂಡನಾಯಕ 


ಮಹಾತಲ, ಮಹಾತಳ (ನಾ). ಏಳು ಅಧೋಲೋಕಗಳಲ್ಲಿ ಆರನೆ 
ಯಂದು : *``ಅತಲಃ, ವಿತಲಃ, ಸುತಲಃ, ಮಹಾತಲಃ, ರೆಸಾತಲಃ, 
ತಳಾತಲಃ, £, ಈ ೭ ಅಡಿಯಣ ಲೋಕಂ” (ಕ್ಕ. ೨೬೦). 


ಮಹಾತಳೆ ; ಪಾದತಳದಲ್ಲಿ ಅತಳಲೋಕ . . . ಜುನುವಿನಲ್ಲಿ ಮಹಾತಳ 
ಲೋಕ . . . ಮೂರ್ಧಿಯೆಲ್ಲಿ ಸತ್ಯಲೋಕ ಇಂತೀ ಈರೇಳುಲೋಕಂಗಳ 
ತನ್ನೊಳಗಿ: ಕೊಂಡು (ಅ೧ಂಕೇ. 09೦-೦೨೪). [e.] 


ಮಹಾತಳ "ಮಹಾತಲ' ನೋ. 

ಮಹಾತಾರಕ (ನಾ). ಮೋಕ್ಷದಾಯಕವಾದ ಒಂದು ಮಂತ್ರ: ತಾರ 
ಕದ ಯೋಗವಿಚಾರದ ಸಾರಸಂಗ್ರಹವೆನಿಸಿದ ಮಹಾತಾರಕವ ಬೋಧಿಸಿದ 
ಗಗನಾಕಾರ ಗುರು: [೯ (ಗಗಳ, ೨೦ ಸೂತನೆ)- [ಸಂ.] 

ಮಹಾತುಮ. (ನಾ)- ಶ್ರೇಷ್ಠನಾದವನು ; ಘನವಂತ : ಹರಿನಂದನಂ 
ಸಹದೇವ ಸಾತ್ಯಕಿ ಮಹಾತುಮ ಘಟೋತ್ಕಚಂ ದ್ರುಪದಸುತನಿವ 

ನೆಂದು ಭ್ರಾಂತಿಯಿಂದ ಆತು ತಮ್ಮೊಳು ತಾವೆ ಕಡುಮುಳಿದು 

* ನೀಗಾಡಿದರು ನಿಜಬಲವನು (ತುಂಗ, 34-3) 
[ಆ ಸೆಂ. ಮಹಾತ್ಮನ್‌] 

ಮಹಾತೇಜ (ಗು). ೧. ಬಹಳ ತೇಜಸ್ಸುಳ್ಳ. ೨. ಅಧಿಕವಾದ ಪರಾ 
ಕ್ರಮದಿಂದ ಕೂಡಿದ. (ನಾ). ೩. ಅಗ್ನಿ. ೪. ಪಾದರಸ. ೫, 
ಅಧಿಕವಾದ ಕಾಂತಿ. ೬. ಶೂರ; ಪರಾಕ್ರವಿಂ ೭. ಷಣ್ಮುಖ; 
ಕಾರ್ತಿಕೇಯ: “ ಗೌರೀಪುತ್ರಃ ... ಮಹಾತೇಜಾಃ, ಶರೆಜನ್ಮಾ(ಚ 
ಕಥ್ಮತೇ).. ಈ ೨೦ ಕಾರ್ತಿಕೇಯನ ಪೆಸರ್‌ " (ತರಡು. 3-30). ೮. 
ವಿಷ್ಣು. ೯. ಶಿವ. ೧೦. ಹರಳುಗಿಡ. ೧೧. ಚಿತ್ರಮೂಲದ ಗಿಡ. 

[ಸಂ. ಮಹಾತೇಜಸ್‌] 

ಮಹಾತೈಲ (ನಾ). ೧. ಆಮೂಲ್ಯವಾದ ತೈಲ,-ಎಣ್ಣೆ. ೨. ಮನುಷ್ಯನ 
ಶರೀರದ ಕೊಬ್ಬಿನ ಸಾರ; ನರತೈಲಮಂ ಮಹಾತೈಲಮೆಂದು ನರ 
ಮಾಂಸಬಲಿಯಂ ಮಹಾಮಾಂಸಬಲಿಯೆಂದು . , . ನುಡಿವಂತೆ ಭೀಮನಂ 
ಮಹಾರಣ್ನನೆಂದು ನುಡಿಯಲ್ವಕ್ಕುದೆ ವಲಂ (ಗಡ. ೩-೩೭ ವ). [3] 

ಮಹಾತ್ಮ (ನಾ). ೧. ಶ್ರೇಷ್ಠವಾದ ಆತ್ಮವುಳ್ಳವನು ; ಸತ್ಬುರುಷ ; 

ಉದಾತ್ತಃ, ಉದೀರ್ಣಃ, ಮಹಾತ್ಮಾ, ಉದಾರ। ಈ 
೪ ಹಿರಿಯಂ” (ಇರರು: 3೯-೨೦0); ಸಮಕೊಂಡ ಪುಣ್ಯಮುಂ ಪಾಪ 
ಮುಮಿಲ್ಲದೊಡಾಳ್ದನಾಳ್‌ ಸರೋಗನರೋಗಂ ಶ್ರಮರಹಿತಂ ಕ್ಲೇಶಕೈತ 
ಶ್ರಮನೆಂಬೀ ಲೋಕಯಾತ್ರೆ ಕಿಡದೆ ಮಹಾತ್ಮಾ (ಉಕ. 6-090); ಆ 
ಮಹಾತ್ಮರ ಮೆಲ್ಲಡಿಗಳಿಗೆ ಭೂಮಿತಳವೊಂದಲು ನಮಿಸುತಂ (084. 
3೩-3); ಭರತಂ ಮಹಾತ್ಮನೆಸೆದನು ದಿವ್ಯತೇಜಸ್ವಿ, ತ್ಕಾಗಬುದ್ಧಿ ಯಲಿ, 
ನಿರ್ವೇಗದಲ್ಲಿ (ಶ್ರೀಂನೂಿ. ೨೬-೬೯೩)- ೨. ಪರಮಾತ್ಮ. ೩. ಬುದ್ಧ, 
ಗಾಂಧಿ ಮುಂತಾದ ಕೆಲವೇ ಶ್ರೇಷ್ಠವ್ಯಕ್ತಿಗಳಿಗೆ ಅನ್ವಯಿಸುವಂತೆ 
ಬಳಸುವ ಗೌರವಸೂಚಕವಾದ ಶಬ್ದ ; ಮಹಾತ್ಮರು ಇಂದು ಅಮರ 
ರಾಗಿದ್ದಾರೆ (9ನ99- ಬ); ಸಿದ್ಧಾರ್ಥನು ಜ್ಞಾನೋದಯವನ್ನು ಹೊಂದಿ 
ಮಹಾತ್ಮಬುದ್ಧನಾದನು (69). [ಸಂ. ಮಹಾತ್ಮನ್‌ ] 

ಮಹಾತ್ಮಕ (ನಾ). ಉದಾತ್ತನಾದ ವ್ಯಕ್ತಿ; ಶ್ರೇಷ್ಠನಾದವನು: 
ಸಂಧಿತ್ರಯದೊಳಗಭವಗೆ ವಂದಿಸಿದ ಮಹಾತ್ಮಕರ್ಗೆ ಒಹುಕರ್ಮಂಗಳ್‌ 
ಬೆಂದು ಕೈವಲ್ಕಪದಕಂ ಸಂದಿಹರ್‌ (ತನ್ನತಾ- ೬-೪೦). [೫ಂ.) 

ಮಹಾತ್ಮೆ (ನಾ). ೧. ಹಿರಿಮೆ; ಘನತೆ. ವ. ಉದಾತ್ತವಾದ 
ಮನಸ್ಸು: ಅಸಮಭಕ್ತಮಹಾತ್ಮೆಯಂ ಭಾವಿಸಿ ಶರಣುವೊಗುವರ್ಗಳಂ 
ಪಾಲಿಸದಿಹುದೆ ಕುಂದೀಶಭಕ್ತಿಗೆ (ಪು. ೪೬-50). [ವ ಸಂ. ಮಾಹಾತ್ಮ್ಯ] 

ಮಹಾದಂಡನಾಯಕ (ನಾ). ಮುಖ್ಯಸೇನಾಧಿಪತಿ,-ದಳಪತಿ : ಇದನ್ನು 
ಹೊಯಿಸಳಸೇನೆಯ ಮಹಾದಂಡನಾಯಕ ಗಂಗರಾಜನ ಮಗ ಬಮ್ಮ 


ಮಹಾದಣಾಯಕ 


ಚಮೂಪನು , . . ಕಟ್ಟೆಸಿದುದಾಗಿ ಹೇಳಿದೆ (ರತಿ. ೪1, ಶ್ರಸ್ತಾರತ); 
ಪ್ರೌಢದೇವರಾಯನು ರಾಜ . . . ಲಕ್ಕಣದಂಡೇಶ, 
ಪ್ರಧಾನಾಮಾತ್ಮ ಮತ್ತು ಮಹಾದಂಡನಾಯಕರು (663. ೫೯೬)-. [ಸಂ.7 
ಮಹಾದಣಾಯಕ (ನಾ). - ಮಹಾದಂಡನಾಯಕ : ಡೆಯ 
ಭರಮಹೆಗ್ಗಡೆ ರಾಜ್ಯದ ಮಹಾದಣಾಯಕನಿಗಾಗಿ ಸರ್ವಸಿದ್ಧತೆಗಳನ್ನೂ 
ಮಾಡಿದ್ದನು (ಸತಿ, ಒಟ). [< ಸಂ. ಮಹಾದಂಡನಾಯಕ] 
ಮಹಾದಾನ (ನಾ). ೧. ಶ್ರೇಷ್ಠವಾದ ದಾನ. ೨. ಹದಿನಾರು ಬಗೆಯ 
ಶ್ರೇಷ್ಠವಾದ ದಾನ ; ಷೋಡಶದಾನ ; p ಮಹಾದಾನದ ಹೆಸರ: 


ಜೆ 


ಜುಚಾರ್ಯರು| 


ನಾಡಿನೊಃ 


ಮತ್ತು ಸಂಖ್ಯೆಗಳಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ. “ಮಹಾ 
ದಾನಗಳು - ೮; ತಿಲ ಲೋಹ, ಹಿರಣ್ಯ ಕಾರ್ಪಾಸ.|39 


ಲವಣ, ಸಪ್ತಧಾನ್ಯ, ಕ್ಷಿತಿ (ಭೂ). ಗೋ (ಗರುಡ. ೮-೩೩. ೩೪). 
ಮಹಾದಾನಗಳು-೧/ ಕನಕ, ಅಶ್ವ, ತಿಲ ಹಸ್ತಿ, ದಾಸಿ. 
ರಥ, ಭೂಮಿ, ಗೃಹ, ಕನ್ಯಾ. ಕಪಿಲಾಧೇನು (ಅಗ್ನಿಪು. ೨೦೯.೨೪) 
ಮಹಾದಾನಗಳು--೧೬ : (ಅ) ತುಲಾಭಾರ, ಹಿರಣ್ಯಗರ್ಭ. 
ಪರ್ವತ, ಸುವರ್ಣಮೇದಿನಿ, ಕಲ್ಪಪಾದಪ, ಗಣೇಶೇಶ. ಸುವರ್ಣ 


ತಿಲ! 


ಧೇನು; ಲಕ್ಷ್ಮೀ. ತಿಲಧೇನು» ಗೋಸಹಸ್ರ, ಹಿರಣ್ಕಾಶ್ವ. ಕನ್ಯಾ, 
ಹಿರಣ್ಮವೃಷಭ, ಗಜ, ಲೋಕಪಾಲಾಷ್ಟಕ, ಶ್ರಿಮೂರ್ತಿಪ್ರತಿಮಾ 
ದಾನ (ಲಿಂಗಪ್ಪ. ಉತ್ತ- ೨೮-೪೪). (ಆ) ತುಲಾಪುರುಷ, ಹಿರಣ್ಯ 


ಗರ್ಭ, ಬ್ರಹ್ಮಾಂಡ, ಕಲ್ಪವೃಕ್ಷ: ಗೋಸಹಸ್ರ, ಸ್ವರ್ಣಕಾಮಂಧೇನು. 
ಸ್ವರ್ಣುಶ್ವ, ಸ್ವರ್ಣಗಜ. ಸ್ವರ್ಣರಥ, ಗಲ, ಭೂ. 
ವಿಶ್ವಚಕ್ರ, ಕಲ್ಪಲತಾ, ಸಪ್ತಸಾಗರ, ರತ್ನಧೇನು, ಮಹಾಭೂತಘಟ 
(ಹೇಮಾದ್ರಿ. ಮತ್ಸ್ಕಪು. ಸಂಖ್ಯಾರ. ೨೨೭)” (ಟ್ರೀ. ೩೨) : | 
“ ಪ್ರವಾರಣಮೆಂಬ್ಬುದು ಮಹಾದಾನಂ” (ಹರಾ. ೧೨೭- 
ವೆಡಿಗಳೊಳಂ ಮಹಾಧ್ಯ ಜಮನೆತ್ತಿಸಿ ಮಹಾದಾನಂಗೆಯ್ದು ನೆಗಟ್ಟಿ ಗಂಗ 


ಪಂಚಲಾಂ। 


ವಿದ್ಯಾಧರಂ (ಎ೪. 1೫, 8670047 974); ಸೋಮಗ್ರಹಣ ಉತ್ತರಾ 86 
ಯಣಸಂಕ್ರಾಂತಿಯನ್ನು ಮಹಾದಾನನಿಮಿತ್ತಂ - - - ಸರ್ವನಮಸ್ಕವಾಗಿ | 
ದೇವರ್ಗ್ಗೆ ಬಿಟ್ಟರ" (8ೌ೩೩- ೫೬ ೬೦೨೨೦: 1109) ; ಮೆಂಡಕಶ್ರೇಷ್ಟಿ 
* ೬ ಅರ್ಧಮಾಸದ ಕಾಲ ಮಹಾದಾನವನ್ನು ನಡಸಿದನು (ತಳು: ೦೮). 
[ಸಂ,]. 
ಮಹಾದಾನಿ (ನಾ). ಉದಾರವಾಗಿ ದಾನಮಾಡುವವನು ; ಅತ್ಯಂತ 36 


ದಾನಶೀಲನುದವನು ; ಅಂದಿಂಗೆಳೆಯ ನೀನು ಹಳೆಯ ನಾನು ಮಃ 
ದಾನಿ ಕೂಡಲಸಂಗಮದೇವಾ (ಬಃ. 3): [ಸಂ, ವ: ಕ] 
ಮಹಾದಾಹ (ನಾ). ೧. ಅತಿಯಾದ ಬಾಯಾರಿಕೆ. ೨. ಒಂದು 
ನರಕದ ಹೆಸರು ; ತೀಕ್ಷ್ಣವಾದ ದಾಹವನ್ನುಂಟುಮಾಡುವ ನರಕ: 
ಸೂಚೀಮುಖ . . . ಮಹಾದಾಹ ಸಂತಾಪಂಗಳೆಂಬವೇಬೆ:ಂಟು ಮಹಾ; 
ನರಕಂಗಳೆ (ಏನ. ೦೫೦). ೫೨] 
ಮಹಾದುಃಖ (ನಾ). ೧. ಹೆಚ್ಚಾದ ಸಂಕಟ ; ಅತಿಯಾದ ಶೋ! 
ಅಳಲು : ತಂದನೂರಿಗವಳಂ - . . ಮುಂದಣ ಮಹಾದುಃಖದ; 
ನಳಕೆ ತನ್ನ ಕಿರುಗಜ್ಜದಾ ಒಂದೆ ಕಿಡಿಯ ಮುನ್ನೆಡಿಯಿಡುವ ವಿಧಿ ವಿಲಾಸ 
ದಲಿ! (ಶ್ರೀಾಮಾ. ೨೨-56೬) - ೨. ಒಂದು ನರಕದ ಹೆಸರು : ಅಸ್ಥಿ ಭಂಗ 
. « ಮಹಾದುಃಖ [ಕಾ ಮಹಾದುಃಖಜ)ವೆಂಬೈದು ಮಂತ್ರಿ 
ನರಕಂಗಳಿಂ ರಂಜಿಸಿ ಅಷ್ಟಭೌಮಮೆಂಬರಸುನರಕವಿಹ್ಟುದು (೧ನಕ- ೦೫೩). 
೩. [ಜೈನ] ಶಾರೀರಿಕ, ಮಾನಸಿಕ, ಕ್ಷೇತ್ರಜ, ಅನ್ಯೋದೀರಿತ ಮತ್ತು 
ರಾಕ್ಷಸೋದೀರಿತ ಎಂಬ ಐದು ಬಗೆಯ ದುಃಖಗಳು- [ಸಂ.) 
ಮಹಾದೇವ (ನಾ). ೧- ಎಲ್ಲ ದೇವರುಗಳಿಗೂ ದೇವನಾಗಿರುವವನು; 
ಪರಮಾತ್ಮ. ೨- ಶಿವನ ಹೆಸರುಗಳಲ್ಲಿ ಒಂದು: “ಈಶಾನಃ . . . 


40 


48 


ಮಹಾದೇವಃ, ಮೃಡಃ, ನೀಲಲೋಹಿತಃ--ಈ ೪೫ ಮಹಾದೇವರ ಪೆಸರ” 
(ಕರಾಯ, ೪-0); ಶ್ರೀವಧುವಂ ಪಯೋಧಿಮಥನೋದೃವವಸ್ತುಸಮೂಹ 
ದೊಳೀ ಮಹುದೇವಸಮೇತಮಿರ್ದಸುರರುಂ [ಸುರರುಂ] ಕುಡೆ ತನ್ನ 
ಚ್ಚುಗೊಂಡಾವನಶೇಷಭೂಭುವನಮಂಡಲವಲ್ಲಭನಾದ ದೇವನೀಗಾವ 
ಗಮೆಮ್ಮ ಬೇಟ್ವ ವರದುನ್ನತಿಯಂ ಸುಕವೀಂದ್ರವಲ್ಲಭಂ (ಥುರೋಂಿ. 0-0): 
ಅವರ ಪ್ರಸಾದದ ಘನಮಹಿಮೆಯಲಿ ಮುನ್ನ ಕೊಂಡೊಯ್ಯನೆ ಮಹಾ 
ದೇವನ ಪುರಕಿ ಛತ್ತೀಸನಗರಿಗಳೆ (ಅಸಪು. ೩೭-೪) ; ನಿಮ್ಮ ಇಷ್ಟದಂತೆಯೇ 
ಮಹಾದೇವನು ನಡಸಿಕೊಡುವನು (ಣಂತಣ. ೦೪೩): ೩, ವಿಷ್ಣು. ೪. ಒಬ್ಬ 
ಜೈನಯಂತಿಯ ಹೆಸರು : ಮಹಾದೇವನ್ಮುನಿಪು[0]ಗವನ್ನದರ್ದ್ಟಿ ಕಳು 
ಪೆರ್ವಪಂ ಮಹಾತವನ್ಮರಣಮಪ್ಪೆ (ಎಕ 11 (2). 60-ಂ ; ಇಡು 8). 
[ಸಂ.] 
ಮಹಾದೇವಿ (ನಾ). ೧. ಶಿವನ ಪಶ್ನಿಯಾದ ಪಾರ್ವತಿಯ ಹೆಸರು 


ಗಳಲ್ಲಿ ಒಂದು: “ರುದ್ರಾಣೀ ಮಹಾದೇಷ್‌ ಗಿರಿಜಾ. ಮೇನಕುತ್ಮಜಂ 
-ಈ ೨೧ ಗೌರೀದೇವಿಯ ಪೆಸರ್‌” (ಕರಾಯು- ೪-00 ; ಪರವಧುವನು 
ಮಹಾ! ೫೫: ಮಾ]ದೇವಿಯೆಂಬೆ (ಬಸನ: ೪೩), ೨. ಲಕ್ಷಿ ಬ 


೩. ರಾಜನ ಪಟ್ಟದ ರಾಣಿ,-ಅಗ್ರಮಹಿಷಿ ; ಮಹಾರಾಣಿ : ದುಗ್ಗ 
ಮಾರ ಎಜಅಪ್ಪೋ ಕುವಳಾಲನಾಡು ಮೂನೂಖುಮ್‌ ಗಲ್ಲುುಸಾಸಿರ 
ಮುಮಾಳೆ ಅವರಾ ಮಹಾದೇವಿ ಕಣ್ಣುಆಬ್ಬೆ ಆಗಳಿಯಾಳೆ (ಬಕ. x, 
ಮಸಣಿ. 60-3 ; 767) : ಅದನಾಳ್ವೊಂ ಪ್ರಜಾಪಾಳನೆಂಬೊನರಸನಾತನ 
ಮಹಾದೇವಿ ಸುಪ್ರಭೆಯೆಂಬೊಳ್‌ (ನಗ್ಗಣ. ೭೦-೦೨); ಆತನ ಮಹಾದೇವಿ 
ನಯನಮನೋಹರಿ ಮನೋಹರಿಯೆಂಬಳ್‌ (66ಪು. ೦-೬೦ ಠ) 
[ಸಂ. ಮಹಾದೇವೀ] 

ಮಹಾದ್ವಾರ (ನಾ). (ದೇವಸ್ಥುನ, ಕೋಟಿ, ಅರಮನೆ ಮಂಂತಾದುವು 
ಗಳ) ಹೆಬ್ಬಾಗಿಲ: ಮುಖದ್ವಾರ : ಪೆರಮಹಾದ್ಧಾರಾಗ್ರಿಮುಸ್ಮಾನ 
ದೊಳ್‌ ಲೋಳತ್ಕೇತುಚಯಂ ವಿಮಾನನಿಚಯಂ ನಿಂದತ್ತದೆತ್ತೆತ್ತಲುಂ 
(ತಂತ್ರ: ೬-೦೮); ಮಹಾದ್ವಾರ : ಇದು ದೇವಾಲಯದ ಕಟ್ಟಡವನ್ನು 
ಪ್ರತ್ಯೇಕಿಸಿ ಪ್ರಾಕಾರದ ಗೋಡೆಗೆ ಹೊಂದಿಕೊಂಡು ಇರುತ್ತದೆ, ಇದು 
ಭವ್ಯವಾಗಿಯೂ ಇದರ ಮೇಲ್ಗಡೆ ಎತ್ತರವಾದ ಗೋಪುರದನ್ನುಳ್ಳೆದ್ದು 

[ಸಂ,] 

ಮಹಾಧೇನು (ನಾ). ಯಾಗದ ಹಸು: “ಮಾಹೇಯಿಯೆನೆ ಮಜಾ 
ಧೇನು” (ಮಯಂ: ೫೩-4). [ಸಂ.] 

ಮಹಾಧ್ವಕೃತಿ (ನಾ). ಮಹಾಕಾವ್ಯ ; ಶ್ರೇಷ್ಮವಂದ ಕೃತಿ: ತಡೆಯದೆ 
ಮಹಾಧ್ವಕೃತಿಗಳನೊಡರಿಸಲಾರ್ಪಾತನೆಲ್ಲರಿಂದಂ ಬಲ್ಲಂ (೪6ರ: ೦೦೬). 


ಬೊ 


ಗಿಯೂ ಇರುತ್ತದೆ (ನ್ಕಿಣಸ್ತು. ೩೪) 


[5] 
ಮಹಾಧ್ವಜ (ನಾ.) ೧. ಮುಖ್ಯವಾದ ಬಾವುಟ, _ಧ್ವಜ : ನಾಲ್ಲಾಸಿರದ 
ಮೂನೂರಿರ್ಪತ್ತು ಮಹಾಧ್ವಜಂಗಳಿಂದಂ , - . ಪರಿವಾರಧ್ವಜಂಗಳಿಂದ 


ಮೆಸಿದ ಪತಾಕುವನಿತಳಮೊಂದು ಯೋಜನಮಗಲಂ (60ಶ್ರ- ೦೦-೩೬ ಐ); 

ಧ್ವಜದೊಬ್ಬ ರದೇಕಶಂಬರವಿಶಶಿಬಿಂಬಧ್ವಜದೆ ಧವಳಾತಪತ್ರವ್ರಜ 
ದೊಳಗನೆ ನಡೆಯೆ (88%. 00-080). ೨, ಒಂಟೆ. [ಸಂ] 

ಮಹಾನಂದ (ನಾ). ೧. ಅತ್ಯಧಿಕವಾದ ಸಂತೋಷ..--ಹಿಗ್ಗು : 


ಮಹಾಕಾಲದಲ್ಲಿ . . . ಮಹದ ಮಹಾನಂದದಲುಕ್ಕಾಡಿ ಮತ್ತಲ್ಲಿ: 


ಮಹಾ! 


ಲಯವಾಗಿರ್ದಿರಿ (ತನ್ಕತ. ೪: ೭). ವಿ. ಮುಕ್ತಿ; ಮೋಕ್ಷ: 
“ಕ್ಕೈವಲ್ಕಂ, ನಿರ್ದಾಣಂ . . . ಮೋಕ್ಷ, ಮಹಾನಂದ; - ಈ ೧೧ 
ಮೋಕ್ಷದ ಪೆಸರ್‌" (ಹಾಯು. 30-೧39): [ಸಂ.] 

ಮಹಾನಕ (ನಾ): ದೊಡ್ಡನಗಾರಿ ; ಐದುಬಗೆಯ ಮಹಾ 


ವಾದ್ಯಗಳಲ್ಲಿ ಒಂದು: ನೆಗಳ್ತೆತ್ತು ಮಹ:ನಕಸ್ಸ ನಾಡಂಬರಮೊಪ್ಪೆ 


ಮಹಾನಕ್ಷತ್ರ 


ಸೂಸಿದುದು ಪೂಮುಳೆ ಶಂಕರನೆಂಘ್ರಿಯೊಳ್‌ (4080 3-೫೩)- 
ಮಹಾನಕ' ಪರಾ. ಸಂ] 
ಮಹಾನಕ್ಷತ್ರ (ನಾ). ಮೃಗಶಿರ, ಮಖ: ಸ್ವಾತಿ ಮತ್ತು ಅನುರಾಧಾ 
ಎಂಬ ನಾಲ್ಕು ನಕ್ಷತ್ರಗಳು. [ಸಂ.] 
ಮಹಾನಖರ (ನಾ). ವರ್ತಕರ ದೊಡ್ಡ ಸಂಘ, - ಸಂಸ್ಥೆ : ಪೆಳ್ಮ್‌ಜು 
ವಿನ ಪಣ್ಣುಮಟಸ್ತಾನಮುಂ ಮಹಾನಖರಮು ಸಕಿಯಾಗಿ (06, ೫12, ಶಿರಾ. 
೩೯-೪೩ ; ಇಂ). [ಮಹಾ - ನಖರ್ಕ ( ೬ ನಕರ್ಶ ) ) 
ಮಹಾನಗ (ನಾ). ೧. ದೊಡ್ಡಬೆಟ್ಟ ; ಅಗಾಧವಾದ ಪರ್ವತ. ೨. 
ಕುಲಪರ್ವತಗಳಲ್ಲಿ ಒಂದು : ಶಂಖಕೂಟ ಮಹಾನಗ 
ಶೈಲೇಂದ್ರವೆಂಬ ಹದಿನೇಳು ಕುಲಗೋತ್ರಂಗಳೇ ಪೂರ್ವೊಃಕ್ತ ಸುಪಾರ್ಶ್ವ 
ಮೆಂಬ ಕೀಲಕಪರ್ವತಕ್ಕೆ ಬಡಗಣದಿಕ್ಕಿನಕ್ಲಿಹೆವು. (ಕಕ. ೦೬). ೩. 
[ಗಣಿತ] ಸಂಖ್ಯೆಯ ಸ್ಮಾನಗಳಲ್ಲಿ ಇಪೃತ್ತೆಂಟನೆಯ ಸ್ಥಾನ ಮತ್ತು 
ಇಪ್ಪತ್ತೆಂಟು ಅಂಕೆಗಳಿರುವ ಒಂದು ದೊಡ್ಡ ಸಂಖ್ಯೆ : ಎಕ್ಕಂ, 
ದಾಹಂ , , . ನಗ, ಮಹಾನಗ . . - ಮಹಾಪರಿಮಿತ _ ಈ ೪೦ 
ಸ್ಥಾನದ ಉಗ್ಗಡಣೆ (ಶೃತಶಾ. 6-೨೩), [ಸಂ.] 
ಮಹಾನಗರ (ನಾ). ೧. ದೊಡ್ಡಪಟ್ಟಣ : ನಮ್ಮ ಮೂಡೂರು 
ಹಿಂದೆ ಒಂದು ಮಹಾನಗರಮಾಗಿತ್ತು (ಖಕ, 000). ವಿ. ಸ್ಥಳೀಯ 
ಆಡಳಿತಾಧಿಕಾರವನ್ನು ಹೊಂದಿರುವ ಪುರಸಭೆ, - ಪೌರಸಂಸ್ಥೆ : 
ಶ್ರೀಮದ್ಧರ್ಮವೊಳಲ ಪದಿನಜುವರ್ಸೈಟ್ಟಿಯರ್ಗ್ಗ ಮಹಾನಗರಂಗಳ್ಳೆಂ' 
ಪುದಪೂಜೆಯಂ ಕೊಟ್ಟು (ಇಂ: ಸ1-! ze). [ಸಂ.] 
ಮಹಾನಟ (ನಾ). ೧. ಒಳ್ಳೆಯ ಅಭಿನಯ ಮಾಡುವ ವ್ಯಕ್ತಿ; ಅಭಿ 
ನೇತೃ; ಶ್ರೇಷ್ಠನಟ : ರಂಗಭೂಮಿಯಲ್ಲಾಗಲೀ ಚಲನಚಿತ್ರರಂಗದ 
ಲ್ಲಾಗಲೀ ಮಹಾಸಟನೊಬ್ಬನು ಕಾಣಸಿಗುವುದು ಆಗೊಮ್ಮೆ ಈಗೊಮ್ಮೆ 
: ಮಾತ್ರ (6). ೨. ಶಿವನ ಹೆಸರುಗಳಲ್ಲಿ ಒಂದು : “ಅಷ್ಟಮೂರ್ತಿಃ 
೬೬೬ ಮಹಾನಟಃ . . . ಅಗ್ನಿಲೋಚನಃ - ೧೨ ಶಿವನ ಹೆಸರುಗಳು” 
(ಿಡ್ಮಾೂತಿ- 0). [ಸಂ.] 
ಮಹಾನದ (ನಾ). ೧: ದೊಡ್ಡನದಿ..-ಹೊಳೆ. ೨. (ಪಶ್ಚಿಮಾಭಿಮುಖ 
ವಾಗಿ ಹರಿಯುವ) ದೊಡ್ಡ ಗಂಡುಹೊಳೆ : ಮಹಾನದಾವಗಾಹನಸಮ 
ಯಸೌದ್ರೋಣಿಸಂಕ್ರಮಾದಿವಿಧಾನಪ್ರೌ ಗಲ್ಬನುಂ (60. ೦೦-೩೮). [ಸಂ] 
ಮಹಾನದಿ (ನಾ). ೧. ದೊಡ್ಡಹೊಳೆ : ನದಿ; p ಭಾರತದ ಹಲವು 
ನದಿಗಳನ್ನು (ಪವಿತ್ರವಾದ) ಮಹಾನದಿಗಳೆಂದು ಪರಿಗಣಿಸಲಾಗಿದೆ. 
ಇವುಗಳ ಬಗೆಗೆ ಭಿನ್ನಾಭಿಪ್ರಾಯಗಳಿವೆ; ಪೆಜಗಸಿದಾಗಿ ಮುಂತಗಲಿತಪ್ಪು 
'ದಜ್‌ಂದೆ. , . ಸಪ್ತಮುಖದಿಂದೆ ವಿಷೋನ್ನತಿಯಿಂದೆ ಭೋಗದೊಳ್‌ ತುಟ್ಟ 
ಗಿರವಿಂದೆ ಪೋಲ್ತುದು. ಮಹಾನದಿ ರುಂದ್ರಫಣೀಂದ್ರರಾಜನಂ (nam. 
೩೫೩ ಕೂದ್ರಳ). ೨. ಒಂದು ನದಿಯ ಹೆಸರು : ಮಹಾನದಿಗೆ ಹಿರಾಕುಡ್‌ 
ಬಳಿ ೧೭ ಮೈಲಿಗಳ ಉದ್ದದ ಅಣೆಕಟ್ಟು ನಿರ್ಮಾಣವಾಗಿದೆ (480. ೩3) ; 
'ಮಹಾನದಿ-ಮಧ್ಯಪ್ರಾಂತಗಳಲ್ಲಿ ಹುಟ್ಟಿ ಮೊದಲು ಉತ್ತರಕ್ಕೂ ಅನಂತರ 
ಪೂರ್ವಕ್ಕೂ ಹರಿದು... ಬಂಗಾಳಾಕೊಲ್ಲಿಗೆ ಬೀಳುತ್ತದೆ (ಕೊಳಕ. ೦೫೪). 
೩. [ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ ಇಪ್ಪತ್ತಾರನೆಯ ಸ್ಮಾನ 
ಮತ್ತು ಇಪ್ಪತ್ತಾರಂ ಅಂಕೆಗಳುಳ್ಳ ಸ ಒಂದು ದೊಡ್ಡ ಸಂಖ್ಯೆ: 
ಎಕ್ಕಂ, ದುಹಂ , .. ಮಹಾನದಿ ... ಮಹಾಪರಿಮಿತ -ಈ ೪೦ 
ಸ್ಥಾನದ ಉಗ್ಗಡಣೆ (ಕೃತಜಾ. €-38). [ಸಂ. ಮಹಾನದೀ] 
ಮಹಾನರಕ (ನಾ). ೧. ದೊಡ್ಡನರಕ. ೨. ಎಂಟು ನರಕಗಳ ಒಂದು 
ಗಂಪಿನ ಹೆಸರು; p ಈ ನರಕದ ಗುಂಪು ಮತ್ತು ಸಂಖ್ಯೆಗಳ 
ಬಗೆಗೆ ಭಿನ್ನಾಭಿಪ್ರಾಯಗಳಿವೆ: ರೌರವಾದಿ ಮೂವತ್ತೆರಡು ಮುಖ್ಯ 
ನರಕಂಗಳಿಪ್ಪವವಾವೆಂದೊಟ ನಾಲ್ಕು ನಾಲ್ಕು ಭಾಗದಿಂದೆಂಟೆಂಟೆನಿಸಿ ನರಕ 


“ಪಂಚ 


೬೯೬ 


40 


ಮಹಾನಾಮ್ನಾವುತ 


ಮಹಾನರಕ ರಂಜನರಕ ರಾಜರಜೇಶ್ವರನರೆಕಂಗಳಿನಿಸಿಪ್ಪವು (೩ನೇಕ, ೧೦). 
[ಇಂ.] 

ಮಹಾನವಮಿ (ನಾ). ನವರಾತ್ರಿಯ ಒಂಬತ್ತನೆಯ ದಿನ ಮತ್ತು 
ಅಂದು ಆಚರಿಸುವ ಹಬ್ಬ ; ಆಶ್ವಯುಜ ಶುದ್ಧ ನವಮಿ ; ಹಾಳು 
ಗೆಟ್ಟೋಡುವ ಆಳು ನಾನಲ್ಲಯ್ಯಾ ಕೇಳು ಕೂಡಲಸಂಗಮದೇವಾ ಮರಣವೆ. 
ಮಹಾನವಮಿ (045. ೬೪೦); ಯಾ ಹಣವಿನ ಬಡ್ಡಿಯಲ್ಲಿ ಮಹಾನವಮಿಯ 
ಹತ್ತುದಿನದ ಸೇವೆಯನು ನಡಸಿಕೊಂಡು ಬರಲುಳ್ಳವರೂ (ಎಕ. 27 (3). 
ಎಳಂರೂ ೦೧೩-೦೬ ; 167); ಈ ದಿನ ಮೊದಲು ಮಹಾನವಮಿಯ 
ಸಾಯಂಕಾಲದವರೆಗೂ ಓಲಗವು ಬೆಳೆವಂತೆಯೂ . . . ಕಟ್ಟುಮಾಡಿಸಿದರು 
(ಪುಶಾಶಂ. 1. ೩೭). p ನವರಾತ್ರಿಯ. ಹಬ್ಬದ ಸಂದರ್ಭದಲ್ಲಿ 
ಒಂಬತ್ತನೆಯ ದಿನದಂದು ಯುದ್ಮೋಪಕರಣಗಳಿಗೂ ಕೆಲಸಗಾರರು 
ಉಪಯೋಗಿಸುವ ಸಲಕರಣೆಗಳಿಗೂ ಪೂಜೆಮಾಡುವ ರೂಢಿ ಇದೆ. 
ಇದನ್ನು ` ಆಯುಧಪೂಜೆ ' ಎಂದೂ ಕರೆಯುತ್ತಾರೆ. 

ಮಹಾನವಮಿ ದಿಬ್ಬ « ಹಿಂದೆ ಹಂಪೆಯಲ್ಲಿ ಆಯುಧಪೂಜೆಯನ್ನು 
ಮಾಡುತ್ತಿದ್ದ ಒಂದು ಸ್ಥಳ:  ಹಂಪೆಯಲ್ಲಿರುವ ಮಹಾನವಮಿ 
ದಿಬ್ಬವು ಹಿಂದೆ ಸಿಂಹಾಸನದ ಜಗತಿಯಾಗಿತ್ತೆಂದೂ . . . ಹೇಳುತ್ತಾನೆ 
(ಶರರ. 80೭). ಮಹಾನವಮಿಮಂಟಪ ೬. ಮೈಸೂರರಸರು ಮೈಸೂರಿನಲ್ಲಿ 
ಆಯುಧಗಳನ್ನಿಟ್ಟು ಪೂಜೆಮಾಡುತ್ತಿದ್ದ ಒಂದು ಮಂಟಪ: 
ಹೈದರನು ಸ್ವಲ್ಪ ಸೈನ್ಯದೊಡನೆ ಮಹಾನವಮಿಮಂಟಪದ ಬಳಿ ಇದ್ದನು 
(ಒಡೆ 63). [ಸಂ. ಮಹಾನವಮಿ] 

'ಮಹಾನೆಸ (ನಾ). ೧. (ಹೊರೆಯನ್ನು ಸಾಗಿಸುವ) ದೊಡ್ಡಬಂಡಿ,-- 
ಗಾಡಿ: ೨. ಅಡುಗೆಮನೆ; ಪಾಕಶಾಲೆ: “ವಾಕಸ್ಥಾನಂ, ರಸದಶೀ, 
ಮಹಾನಸಂ _ ಈ ೩ ಬಾಣಸಿನ ಮನೆ” (ಶಣಾಯು. ೪೪-0೪೦) ; ನಿರಂತರ 
ವಾಗಿ ಮೇಲಕ್ಕೆ ಹೋಗುತ್ತಿರುವ ಧೊಮವು ಅಗ್ನಿಸಂಬಂಧವುಳ್ಳುದು ಎಂದು. 
ಮಹಾನಸ ಮೊದಲಾದುವುಗಳಲ್ಲಿ ನಿಶ್ಚಯಿಸಿ . , , ಅಗ್ನಿ ಇರುವುದು 
ಎಂದು ತಿಳಿಯುವುದು (ಕಾತತ್ತ. ೩೨). [ಸಂ,] 

ಮಹಾನಸಿಕ (ನಾ). ಅಡುಗೆಯವನು ; ಬಾಣಸಿಗ; ಗೀರ್ವಾಣವಂಹಾ 
ನಸಿಕನಿಕರಮುಮಂ ದೇವಸ್ನಪನಕಾರಿಕಾನಿಕಾಯಮುಮಂ ನಿಯೋಜಿಸಿ 
(ಕಾಂತಿತು- ೦೦-೮೦ ನ), [ಸಂ,] 

ಮಹಾನಸುಗುನ್ನಿ (ನಾ). “ದೊಡ್ಡ ಜಾತಿಯ ಒಂದು ಬಗೆಯ 
ನಸುಗುನ್ನಿ ; “ಕರಿ_ ಮಹಾನಸುಗುನ್ನಿ, ಕೋಟ್‌ಕುಟುಮ” (೬೫. ೫). 

[ಮಹಾ  ನಸುಗುನ್ನಿ] 

ಮಹಾನಾಟ್ಕ (ನಾ). ಪುಳಯತಾಂಡವ ; ಕೇಳು ಮತ್ಪತಿಯು ಪೂರ್ವದಿ 

ಮಹಾನಾಟ್ಯವಂಡುಶಾವೇಶದಿಂದನಲಂಂಬಕವ ತೆರೆಯಲು (ತನರೋ, ೭-೩೪). 
[ಸಂ.] 

ಮಹಾನಾಡು (ನಾ). ಪುರಸಭೆ ; ಪೌರಸಂಸ್ಥೆ ; ಯಿಂತು ಸಮಸ್ತತಳ 
ಮುಖ್ಯವಾಗಿ ಸೆಡಂಬಾಳಲು ಮಹಾನಾಡಾಗೀ (ಗಿ) ನೆರದು] (a. xx, 
೩೬-೦೯; 14); ಸೆಟ್ಟಿಯರುಂ ಸೆಟ್ಟಿಗುತ್ತರು ಮುಂಮುರಿದಂಡ 
ಸಾಗರಂಗಳುಂ ಕುಣುವತ್ತಿಯಲ್ಲಿ ಮಹಾನಾಡಾಗಿರ್ದ್ದು (3923. Ix-i 
೩0-೬ ; ಸು. 1195). [ಮಹಾ 4 ನಾಡು] 

ಮಹಾನಾಮ್ನಾವ್ರತ (ನಾ). ವೇದಾಭ್ಯಾಸದ ಕಾಲದಲ್ಲಿ ಸಾಮವೇದದ 
ಒಂದು ಪರಿಶಿಷ್ಟವಾದ "'ಮಹಾನಾಮ್ನಾ' ಎಂಬಲ್ಲಿನ ಹಕ್ಕುಗಳನ್ನು 
ಪಠಿಸುವ ಒಂದು ವ್ರತ: ಮಹಾನಾಮ್ಲಾವ್ರತ, ಮಹಾವ್ರತ, ಉಪ 
ನಿಷದ್ವ್ರತ: ಗೋದಾನವುತ ಈ ನಾಲ್ಕೂ ವೇದವ್ರತಗಳು. ಇವನ್ನು 
ಕ್ರಮವಾಗಿ ಹದಿಮೂರನೇ ಹದಿನಾಲ್ಕನೇ ಹದಿನೈದನೇ ಹದಿನಾರನೇ 
ವಯಸ್ಸಿನಲ್ಲಿ ಮಾಡುವುದು (6ರ್ಡುರ- ೦೨೭): [i] 


ಮಹಾನಾಯ್ಸ 


ಮಹಾನಾಯ್ಸ (ನಾ). ಶ್ರೇಷ್ಠನಾದ ಮುಖಂಡ ; ಮಹಾನಾಯಕ : 
ಶ್ರೀಗಂಗಮಹಾನಾಯ್ಗರಾ ಮಗನ್ಸಾದೆಯನ್ನಿರಟ್ಟಿ ತುಜುಗೊಳೊಳ್ಳಾದಿ 
ತುಜುವನಿಕ್ಕಿಸಿ ಸುರಲೋಕದ ಭೋಗಿ ಆದನ್‌ (೪೪. 1%, ಹೊಸಕೋ- 
೪-೦ ; ಸು. 70) ; ಪೃಥುವೀಪರಮೇಶ್ವರಮಹಾನಾಯ್ಗರ ರೇಚಯ್ಯನ 
ಮಗನ್‌ (ಎ೪. ೩೪, ಕೊಳನ. ೬6-9; ತು. 960)- [ವ ಸಂ. ಮಹಾನಾಯಕ] 

ಮಹಾನಾವಿ 'ಮಾನಾಮಿ' ನೋ. 

ಮಹಾನಿದ್ರೆ (ನಾ). ಸಾವು; ಮರಣ : ದೀರ್ಥನಿದ್ರೆಯಂ ಮಹಾನಿದ್ರೆ 
ಯೆಂದು ದೀರ್ಫಪ್ರಾಣಮಂ ಮಹಾಪ್ರಾಣಮೆಂದು ... ನುಡಿವಂತೆ 
ಭೀಮನಂ ಮಹಾರಥನೆಂದು ನುಡಿಯಲ್ಪಕ್ಕುದೆ ವಲಂ (ಗರಾಯು. ೩-೩೭ ನ). 
'ದೀರ್ಫನಿದ್ರೆ' ಪರಾ... [ಸಂ. ಮಹಾನಿದ್ರಾ] 

ಮಹಾನಿಧಾನ (ನಾ). ೧. ವಿಪುಲವಾದ ಸಂಪತ್ತು; ಮಹದ ಕಶ್ವರ್ಯ : 
ದಿವೃಮಹಾನಿಧಾನಮಿದಿರೊಳ್‌_ ಕೋಳ್ಳೋದುದೋ ಪೇಟ್‌ಮೆಂಬುದನೆಂ 
ಬನ್ನೆಗಂ , , . ಕೊಟ್ಟಳ್ಳೆಡಂ (ತಳುರೂ. 00-68), ೨. ವಿಪುಲವಾದ 
ಸಂಪತ್ತನ್ನು ಹೊಂದಿದವನು : ಆ ತಂದೆಯ ಭಕ್ತನ ವಿದ್ಯಾತಿಶಯ 
ಮಹಾನಿಧಾನನನ್ವಯಮುಪಮಾತೀತಂ (ಉಾಂತಿಫು- ೦-೪೦). [ಸಂ.] 

ಮಹಾನಿಧಿ (ನಾ). [ಗಣಿತ] ಸಂಖೆ, [ಯ ಸ್ಮಾನಗಳಲ್ಲಿ ಇಪ್ಪತ್ತಾರನೆಯ 
ಸ್ಮಾನ ಮತ್ತು ತ್ತಾ ರು ಅಂಕೆಗಳಲ್ಲಿ ಒಂದು ದೊಡ್ಡಸಂಖ್ಯೆ : 
ಎಂ ದಹಂ...ನಿಧಿ ಮಹಾನಿಧಿ . ಹುತಾಕ್ರತುದೆಂಬನೇ ಉಗ, 
ಡಣೆಗಳು (ಏರೀಳ. ಈತ [ಹಂ,) 

ಮಹಾನಿನದ (ನಾ). ೧. ದೊಡ್ಡ ಶಬ್ದ; ಅತಿಶಯವಾವ ನಾದ.__ 
ಧ್ವನಿ. ೨. ಪಂಚಮಹಾವಾದ್ಕಗಳ ನಾದ : 'ಪಂಚಮಹಾನಿನದ` 
ಪರಾ. [ಸಂ.] 

ಮಹಾನಿಲ (ನಾ). ೧. ರಭಸವಾದ ಗಾಳಿ; ಸುಂಟರಗಾಳಿ. ೨. [ಜೈನ] 
ಭೂಲೋಕವನ್ನು ಸತ್ತಿರುವ ವಾಯು: ಎಂಟುಂ ಪೊಡವಿಗಳಂ 
ತಾಳ್ಹಿದುವೋಗಡಿಸದೆ. ಮೂಟುಂ ಮಹಾನಿಲಂಗಳ್‌ ಕ್ರಮದಿಂ (ಕಾಂತಿ 
03-80). [ಸಂ.] 

ಮಹಾನೀಲ (ನಾ). ೧. ಗಾಢವಾದ ನೀಲಿಯ ಬಣ್ಣ: ಕಡುನೀಲಿಬಣ್ಣ. 
ವಿ. ಒಂದು ಬಗೆಯ ನೀಲರತ್ನ; ಇಂದ್ರನೀಲಮಣಿ. [ಸಂ.] 

ಮಹಾನೀಲಿ (ನಾ): ಒಂದು ಬಗೆಯ ಗಿಡ ಮತ್ತು ಅದರ ಬೇರು: 
ದಾಸಾಳದೆ ಹೂ, ಅದರ ಚಿಗುರು, ಮಹಾನೀಲಿ ಇವಂ ಸಮಭಾಗವಾಗಿ 
ಅಂಬಿಲದಲ್ಲರೆದು- ಕೊಡಲು ಹೆನ್ನೆತ್ತರು ನಿಲ್ಲುಂ (ಸಳ: ೧೯). 

[ಹಂ. ಮಹಾನೀಲೀ] 

ಮಹಾನು (ನಾ). ಮಹಾತ್ಮೆ ; ಮಹಾಸ್‌ಫಾವ ; ಪೂಜ್ಯ : ದುಃಖಾತಿ 
ರೇಕದ ಹೇಯದೊಡಲನು  ಜಾತಮಾಡುವರೇನು ಮಹಾನುಗಳೆಂದಳಿಂದು 
ಮುಖಿ (ಏರಾಗ. ೦೦-೦೫-೦೩) - [ಆ ಸಂ. ಮಹಾನ್‌] 

ಮಹಾನುಭಾವ (ನಾ). ೧. ಹಿರಿಮೆ; ಶ್ರೇಷ್ಠತೆ; ಔನ್ನತ್ಯ : ಧರಣೀಂದ್ರ 
ನವರ. ಮಹಾನುಭುವಮುಮನಾದಿದೇವನೊಳಾದುದೊಂದು. ನಿರ್ಭರ 
ಭಕ್ತಿಯುವುಂ ಮೆಚ್ಚಿ ನಿಜರೂಪಮಂ ತೋಜಾದಾಗಳ್‌ (ಅಪು 
6-೦೯ 2); ಮಹಾನುಭಾವದಿನೆಂದಿಂತಆಃಪೆಯುಮಜ್‌ವಂ ಕೆಯ್ಯೊಳಲಜ್‌ಯ 
(ಯಿ) ಬಟಿ'ಯಂ ವಿಮೋಹವಶದಿಂ ಕಿಟ್‌ಯರ್‌ (46%. 
೧6೭-3); ಈ ತನುವಿಡಿದು ಮಂತ್ರದ ಮೂಲವ ಕಂಡೆ ಈ 
ತನುವಿಡಿದು ನಿಮ್ಮ ಶರಣರ ಮಹಾನುಭಾವವ ಕಂಡೆ (ಕಣಶೇ. 
೦೪೯೦೪೭): ೨. ಅತಿಶಯವಾದ ಅನುಭಾವ; ಪರಮಾತ್ಮನ 
ಸಾಕ್ಷಾತ್ಕಾರ : ಗುರುಲಿಂಗಜಂಗಮದಿಂದೆ ಪಾದೋದಕಪ್ರಸಾದವಾಯಿತ್ತು| 
ಆ ಭಾವವೆ ಮಹಾನುಭಾವವಾಗಿ ಎನಗೆ ಮತ್ತೆ ಬೇ ಪ್ರಸಾದವೆಂಬುದಿಲ್ಲ 
(84ವ- ೬೬೬), ಅಂಗಕ್ಕೆ ಆಚಾರವೆ ಚೆಲುವು ಮನಕ್ಕೆ ಮಹಾನುಭಾವವೆ 


೬೯೯೭ 


16 


40 


ಮಹಾಪದ್ಮ 


ಚೆಲುವು ಆತ್ಮಂಗೆ ಆಣುಹೆ ಚೆಲುವು (ಉಂತೇ- ೨6೦-೩೪)- ೩. ಮಹೌವ್ಯ ಕ್ಕ 
ಮಹಾಪುರುಷ ಆ ಮಹಾನುಭಾವಂ ತನ್ನ ರಾಜ್ಯಾಭಿವೃದ್ಧಿಯೊಳ್‌ 
ಕಸವರದೊಳ್‌ ಜಸಮಂ . . . ಕೊಳ, ಕ್ವವೊಲಸಾರದೊಳ್‌ ಸಾರಮಂ 
ಮಹೀಪತಿ ಕೊಂಡಂ (ಕಾತಿಫು- 4-039 ವ) ; ಮಹಾನುಭಾವರ ತೋಜಾ 
ಎನಗೆ (6೫5. 650); ಮಹಾನುಭಾವನ ದರುಶನೆದಿ ಮಜ್ಜನ್ನ ಸಫಲವೆನ್ನುತ್ತ. 
ಕೈಮುಗಿದು (ಕುಪ್ಮಾಉ- 6-೬೨)- [ಸಂ.7 
ಮಹಾನುಭಾವಿ (ನಾ). ಮಹಾ ಅನುಭಾವವನ್ನು ಪಡೆದವನು: 
ಅಜ್ಞಾ ನಸುಜ್ಞ್ಯಾ ನಗಳೆರಡೂ ಶಿವನೆಂದರೆ ಶಿವಜ್ಞಾ ನಿಗಳು ಮೆಚ್ಚುವರೆ. ತಿವ 
ಶಕ್ತಿಗಳೆರಡೂ ನೀನೆ ಎಂದರೆ ಮಹಾನುಭಾವಿಗಳು ಪರಿಣಾಮಿಸುವರೆ 
(8ರ30- ೨೩0೦-0090)-...[ಸಂ. ಮಹಾನುಭಾವಿನ್‌] 
ಮಹಾನೈವೇದ್ಯ (ನಾ). ೧. ಪಂಚಪಕ್ವಾನ್ನ ಮುಂತಾದುವನ್ನು 
ದೇವರಿಗೆ ಅರ್ಪಿಸುವುದು : ದೇವರಿಗೆ ಮಹಾನೈವೇದ್ಯವಾದ ಮೇಲೆ 
ಮಂಗಳಾರತಿಯ ಹೊತ್ತಿಗೆ ಎಲ್ಲರೂ ಅಲ್ಲಿ ಸೇರಿದ್ದರು (6) ೨. 
ದೇವರಿಗೆ ಅರ್ಪಿಸುವ ಪಂಚಪಕ್ವಾನ್ನ ಮುಂತಾದುವು. [Ao] 
ಮಹಾನೈಷ್ಠಿಕ (ನಾ). ಬ್ರಹ್ಮ! ಚರ್ಯದೇ" ಮೊದಲಾದ ತಪೋನಿಯಮ 
ಗಳನ್ನು "ಕಟ್ಟುನಿಟ್ಟಾಗಿ ಪಾಲಿಸುವವನು ; ಅತ್ಯಂತ ನಿಷ್ಠಾ ವಂತ: 
ಕರ್ಮಠ: ಈ ತಪೋಧನನಪ್ಪೊಡೆ ಮಹಾನೈ: ಶಕರ ಮತ್ತ ತ್ರಮಾಂಗೀ 
ಕನ್ನೆಯೆಂತುಂ ಮಗಳಾಗಳ್‌ (ಶಕತಾ, ೨೫೯-೩)- [ಸಂ.] 
ಮಹಾಪಂಚಮೂಲ (ನಾ). [ವೈದ್ಯಶಾ]ಜೆಲ್ಲವತ್ತ, ನರುವಲ, ಗುಳ್ಳ, 
ಪಾದರಿ ಮತ್ತು ಶಿವನ್ನಿ ಎಂಬ' ಐದು ಬಗೆಯ ಔಷಧದ 
ಬೇರುಗಳು : ಬೆಲ್ಲವತ್ತದ ಬೇರು, ನರುವಲದ ಬೇರು, ಗುಳ್ಳದ ಬೇರು, 
ಪಾದರಿ ಬೇರು, ಶಿವನ್ನಿಬೇರು __ ಇಂತೆಂಬ ಮಹಾಪಂಚಮೂಲ pe 


ಲಘುಪಂಚಮೂಲ ಕೂಡ ದಶಮೂಲವೆಂಬ ಈ ಬೇರುಗಳನ್ನು . . . ಸಣ್ಣ 
ನಾಗರೆದು ನಶ್ಶಂ ಮಾಡೆ ಸೆನ್ನಿಪಾತಂಿ ಮಾಣ್ಣುಂ (15. 090), 
"ದಶಮೂಲ'. “ಪಂಚಮೂಲ' ಪರಾ. [ಸಂ.] 


ಮಹಾಪಥ (ನಾ). ೧. ಹೆದ್ದಾರಿ; ರಾಜಮಾರ್ಗ : ಮಹಾಪಥ--ಮಾಪತ 
(ಹಡ. ೨೯೦ ತ್ರಯೋ): ೨- ಸ್ವರ್ಗದ ದಾರಿ: 'ಮಹಾಪಥಗಮನ" 
ಪರಾ. ೩. ಸಾವು; ಮರಣ: "ಮಹಾಪಥಂಬೋಗು' ಪರಾ. 
೪. ಶಿವ; ಈಶ್ವರ. [Xo.] 

ಮಹಾಪಥಂಬೋಗು (ಕ್ರಿ). ಸಾಯು ; ಮರಣಹೊಂದು : ಎನಗ 
ಬನಮಂ ಕುಡಲ್ವ ಕಲ್ಕುಮಾಯದಂದು ಆಂ ಮಹಾಪಧಂಬೋಪೆಂ 
(ಫಂ. ೦೯೭). [ಮಹಾಪಥ 4 ಪೋಗ್ಗು (ಇ ಪೋ] 

ಮಹಾಪಥಗಮನ (ನಾ). ಸ್ವರ್ಗಕ್ಕೆ ಮಾಡುವ ಪ್ರಯಾಣ : ವಿಮಲ 
ಮಾನಸರಾಗಿ ಮೋಹಭ್ರಮೆಗಳನು ತೊಲಗಿಸಿ ಮಹಾವಧಗಮನವನು 
ಮಾಡಿದರು ಪಾಂಡುನೃಪೂಲನಂದನರು (ತಮ್ಮನು: ೦ ಸೂತಕ). [ಸಂ] 

ಮಹಾಪದ (ನಾ). (?): ಪದ ಮಹಾಪದಂಗಳವೆಣಿಕಯ 
ಪದಿನೆಂಟುತೆಜದ ಧಾನ್ಯಗಳಿರ್ಪಾ ಕಣಜಂಗಳ ಸಾಲುಗಳಿಂ ಗಣಿಸುವಡರಿ 
ದೆನಿಸಿ ಮೆಜಕಿವವು ಪುರದೆಡೆಯೊಳ್‌ (ರಣ. 8-೩೭). “ಒಂದು ಬಗೆಯ 
ಧಾನ್ಯ (?)" (ರಕತ. ಕೊಳ)... !? ) 

ಮಹಾಪದ್ಮ (ನಾ). ೧. ಬಿಳಿಯ ತಾವರೆ. ೨. ಕುಬೇರನ ನವಾಧಿ 
ಗಳಲ್ಲಿ ಒಂದಂ : ಆ ದಿಕ್ಬಾಲಕರೊಳಾ ಕುಬೇರನೇ ಪದ್ಮ ಮಹಾಪದ್ಮ 
ಶಂಖ ಮಕರ ಕಚ್ಛೆಪೆ ಮುಕುಂದ ಕುಂದ ನೀಲ ಚರ್ಚಂಗಳೆಂಬ ನಮಧಿ 
ಗೊಡೆಯನಾಗಿ ಈಶ್ವರನಿಗೆ ಸಖನಾಗಿರ್ಪಂ (೭9.0). ೩. ಪ್ರ 
ವಾದ ಎಂಟುಬಗೆಯ ಹಾವುಗಳಲ್ಲಿ ಒಂದಂ ; “ಘನದನಂತಂ ವಾಸು 
ಪ್ರಬಲ ತಕ್ಷಕಾಖ್ಯನು ಸುಕಾರ್ಕೋಟಕಂ ಪದ್ಮಂ ಮಹಾಪದ್ಮನೆನೆ ತಂಖ 
ಪಾಳಂ ಕುಳಿಕನೆಂದು ನಾಗರಕುಲಂಗಳೆಂಟಕ್ಕೆ ನಾಮಂ” (ಬಗ: 0-೨); 


ಮಹಾಪರಾಧ 


ರಾಜಾವರ್ತದ  ಬಿಳಿದುಗಳು ಬೆನ್ನಿನಲ್ಲಿ ಉಳ್ಳದು ಮಹಾಪದ್ಮ 
ನೆನಿಸಿಕೊಂಬುದು (೧೩8. ೨-4). ೪. ಅಷ್ಟದಿಗ್ಗಜಗಳಲ್ಲಿ ಒಂದು: 
೫. ಕುಬೇರನ ಒಬ್ಬ ಕಿನ್ನರ ಅನುಚರ. ೬. ಒಂದು ನರಕದ 


ಹೆಸರು : ಜಲೂಕ ಮಹಾವ್ಯಾಘ್ರ ಮರ್ಕಟ ಕರ್ಕಟ ಗಂಡಕವೆಂಬೈದು 
ಮಂತ್ರಿನರಕೆಂಗಳ ಸಹಾಯದಿಂ  ಮಹಾಹದ್ಮವೆಂಬರಸುನರಕವಿಹುದು | 5 
(ಇಒನೇಕ- 038). ೭. [ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ ಹದಿಮೂರನೆಯ 
ಸ್ಥಾನ ಮತ್ತು ಹದಿಮೂರುಅಂಕೆಗಳಿಂದ ಕೂಡಿದ ಒಂದು 
ದೊಡ್ಡಸಂಖ್ಯೆ : » ದಾಹಂ . . , ಪದ್ಮ, ಮಹಾಪದ್ಮ... 
ಮಹಾವರಿಮಿತ-ಈ ೪೦ ಸ್ಥಾನದ ಉಗ್ಗಡಣೆ (ನೃನಜಾ- 6-33) ; ಎಕ್ಕಂ 
ದಹಂ . . . ಪದ್ಮ ಮಹುಪದ್ಮ , . 
ಗಳು (ಏನೇಕ. ೭). 

ಮಹಾಪರಾಧ (ನಾ). ದೊಡ್ಡತಪು, 
ಬಳಸುವರೆ (ಕುಟ್ಮಾಂ: ೨-3೩) ; 
(sm. ೨೩5). [ಸಂ.] 

ಮಹಾಪರಾಧಿ (ನಾ). ದೊಡ್ಡತಪ್ಪನ್ನು ಮಾಡಿರುವವನು: ನಾನು 
ಮಹಾಪರಾಧಿ (41೫. ೨೬೦)- [ಸಂ. ಮಹಾಪರಾಧಿನ್‌] 

ಮಹಾಶರಿಮಿತ (ನಾ). [ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ ನಲವತ್ತನೆಯ 
ಸ್ಮಾನ ಮತ್ತು ನಲವತ್ತುಅಂಕೆಗಳಿಂದ ಕೂಡಿದ ಒಂದು ದೊಡ್ಡ 
ಸಂಖ್ಯೆ: ಎಕ್ಕಂ, ದಾಹಂ . . , ಪರಿಮಿತ, ಮಹಾಪರಿಮಿತ- ಈ 
೪೦ ಸ್ಥಾನದ ಉಗ್ಗಡಣೆ (ಕೃಪಾ. ೮-೨೭)... [ಸಂ] 

ಮಹಾಪರಿಸೆ (ನಾ). , ದೊಡ್ಡಜಾತ್ರೆ ; ಮಹೋತ್ಸವ: 
ಸಕ್ಕಿಳೆ ಬೆಳ್ಳುನ್ಹೂರುಂ ಕಿಜುವೆಳ್ಳುನ್ಹೂರುಂ . . . ನಗರಲ 
'ಮಹಾಪರಿಜಿಯು ಎಡೆನಾಡ ಮುವನರ್ಥಿಬ್ಲೂಮುಣ್ಣುಗಳುಂ 
(oe. 111 (1), ನಂಡಿನ- ೨೬೯-6; ಸು, 108ರ; 

[ಮಹಾ 4 ಪರಿಷೆ ( ಆ ಷರಿಸ್ಸೆ)] 

ಮಹಾಪರೂತ (ನು), ದೊಡ್ಡಬೆಟ್ಟ ; p ಇದು ಈಗಿನ ಶ್ರವಣಬೆಳ 
ಗೊಳದ ಚಂದ್ರಗಿರಿ : ಈ ಮಹಾಪರೂತದುಳ" ಅಕ್ಷಯಕೀರ್ಶ್ತಿ ತುನ್ನಕದ 
'ವಾರ್ದಿಯ ಮೇಲದು ನೋನ್ತು ಛಕ್ರಿಯಿರ್ಮ ಅಕ್ಷಿಮಣಕ್ಕೆ ರಮ್ಮಸುರೆ 
ಲೋಕಸುಕಕ್ಕೆ ಭಾಗಿಆ x x x (at. 11. 30-3 ; ಸ. 700). 

[೮ ಸಂ. ಮಹಾಪರ್ವತ] 


"ಮಹಾಪಸಾಯ್ದ್ಡ 


ಎಕ್ಕ 


ವೆಂಬಿವೇ ಉಗ್ಭಡಣೆ | 19 


4 ಮಹಾಪರಾಧವ 
ಹಾಪರಾಧವೇನು ? 


ಮಾಡಿದ 


೩೮ 


ನೋ. 

ನೋ. 

, ಮಹಾಪಸಾಯಿತ (ನಾ). ಹಿಂದೆ 

ಇರುತ್ತಿದ್ದ ಒಬ್ಬ ಅಧಿಕಾರಿ; ಸ್ವಸ್ತಿಶ್ರೀಮನುಮಹು 

'ಲ್ಲಣನವರು ಕೊಂಗಿಂಗೆ ಧಾಳಿಯ ಹರಿವಲ್ಲಿ 
(ಬೈಕೆ. ೦೩೦: ೩೫-೪ ; 1156): ಮಹಾಪಸಾಯತ : ಶ್ರೀಮನುಮಹಾ 
ಪಸಾಯತ ತಿರ್ಗುಮಪ್ಪ 2 ೫ ಧಿಕಾರಿ 
(ಖಿ. ೨೮೯-೪; 1279), ಮಹಾಪಸಾಯಿತ ; ಕಂನಡ ಹೆರಿಲಾಳ ಸಂಧಿವಿಗ್ರಹಿ 
ಮಹಾಪಸಾಯಿತಂ ಬಾಹತ್ತ್ವರನಿಯೊ 
ದಣ್ಣನಾಯಕಂ ಚೊಳಿಕಿಯ ಕೇಸಿದು: 
333); ಶ್ರೀಮನ್ಮಹಾಪಸಾಯಿತಂ ಮೈಯಿಲರದೇವರ ದಿವ್ಯಶ್ರೀಸದಾರಾಧಕ 
6ಳ- xvi, ತೂ. ೦೫೬-೦೦; 1). [ಮಹಾ ಪಸಾಯ್ತ] 

ಮಹಾಜಾತಕ (ನು). ೧. ಘೋರವಾದ ಪಾಪ,-ದೋಷ; ಪಂಚಮಹಾ 
ಪಾತಕಗಳಲ್ಲಿ ಯಾವುದಾದರೂ ಒಂದು: ಅದಾನಳಿವೊನ್ಗೆ ಮಹಾ 
ಪಾತಕಮ್ಮ (ಮೈಂ. 0೩೬, ೦೬-೦೩; ತು. 450); ಪಾತಕಮಹಾ [೫ಕ- 
ಹತ್ತು] ಪಾತಕವ ಮಾಡಿದವನು ಸದ್ಭಕ್ತರ ಮನೆಗೆ ಹೋಗಿ ಅವರೊಕ್ಕ 


೨ 
ುತ 


ಸಂಭುದೇವಂಣನವರ ೫ ೫ (ಬಕ್ಕ 1೫ 


0೪-೯; 


48 


೬೯೯೮ 


ಮಹಾಪುರುಷೆ 


ಪ್ರಸಾದವನಾಯ್ದುಂಡರೆ ಸಕಲಬ್ರಹ್ಮಹತ್ಕಾದಿಪಾತಕೆ ಪರಿಹಾರವು (ಯ: 
೪೬) ; ಎಲೆ ತಾಯೆಯಾ ದುಸ್ತರಮಹಾಪಾತಕವನೆಂತುತ್ತರಿಸುವೆನು ಮುಂದೆ. 
(೧4: 9೩-35). ೨. ಘೋರವಾದ ಪಾಪಕಾರ್ಯವನ್ನು ಮಾಡಿ 
ದವನು; ಪಂಚಮಹಾಪಾತಕಗಳಲ್ಲಿ ಯಾವುದಾದರೊಂದು ಪಾತಕ 
ವನ್ನು ಮಾಡಿದ ವ್ಯಕ್ತಿ: ಬಟಾರಿಕುಲದೊನಳು ಕದದ್ಬುನ್ಶಳ್ಳೋನ್‌ 
ಮಹಾವಾತಕನ್‌ (ಮೀ, ೧೯೩೬೬ 0೬-೦೩; 3-460), ಯೂ ಧರ್ಮವ 
ಕೆಡಿಸಲು ಮನವದಂದ ಮಹಾಪಾತಕಗೆ ಸಹಸ್ರಕವಿಲೆಯ ಬ್ರಾಹ್ಮಣರ 
ಗಂಗೆಯ ತಡಿಯ ಕೊಂದ ಪಾತಖಿ (ಕ. ೪1, ಕರೂರು. ೦೩೯-| 
“ಪಂಚಮಹಾಪಾತಕ' ಪರಾ. 1[ಸಂ,7 
ಮಹಾಪಾತಕಿ (ನಾ). ಇ ಮಹಾಪಾತಕ ೨: 
ಪರಾ. [ಸಂ, ಮಹಾಪಾತಕಿನ್‌] 
ಮಹಾಪಾತ್ರೆ (ನಾ). ಮಹಾಮಂತ್ರಿ ; ಪ್ರಧಾನ ಹೆಗ್ಗಡೆ: ಶ್ರೀ 
ತೆಉಡಾಬೆಹಾರ ಮಹಾಪಾತ್ರ  ಶ್ರೀಸೋಮಶಿಲಾದೆಉರಾಹುತರಾಯ 
(us. xiv, ಗಂತಿ: ೦೩3-೬ ; 1540), 
[ಸಂ. ಮಹಾಪಾತ್ರ] 
ಮಹಾಪಾಪ (ನಾ). ಇ ಮಹಾಪಾತಕ ೧ ; ನೀವು ಮಾಡಿದ ಮಹಾಪುಪ 
ವನ್ನು ನಾನೇಕೆ ವಿವರಿಸಬೇಕು ? (ಕಾರ0,30ಬ); ಅದು ಮಹಾಪಾಪವೆಂದು 
ನನಗೆ ಭಾಸವಾಗುತ್ತದೆ (೩8೦.೦). * ಪಂಚಮಹಾಪಾಪ ' ಪರಾ. 
[ಸಂ. 


೩ ; 1206). 


(೦ಚಮಹಾಪಾತಕಿ' . 


ಮಹಾಪಾತ್ರೆ 


ಇ |ಮಹಾಪಾಪಿ (ನಾ). - ಮಹಾಪಾತಕ ೨: ಕೀಚಕ ಅನ್ನೋನು ಒಬ್ಬ 


ಮಹಾಪುಷಪಿ (ಏಳುತು. 30).  [ಸಂ. ಮಹಾಪಾಪಿನ್‌) 
ಮಹಃಪಾರುವ (ನಾ). ಶ್ರೇಷ್ಠನಾದ ಬ್ರಾಹ್ಮಣ: ಯಾ ಧರ್ಮವ 
ನಾವನಾನುಂ ಪ್ರತಿದಾಳಿಸಿದ ಮಹಾಪಾರುವರ್ಗ್ಗೆ ಸಹಸ್ರಕವಿಲೆಯ ಕೋಡು. 
ಕೆೊಳಗಂ ಸುವಂನದಲ್ಲಿ ಕಟಿಸಿ ಗಂಗೆಯ ತಡಿಯ ದಾನ ಮಾಡಿದ ಫಲ 
(ಎಳ. ೪1, ಕರೂರು. ೦೫೪-೬ ; 2200). [ಮಹಾ 4 ಪಾರುವ (4 ಪಾರ್ವ)] 
ಮಹಾಪುರಾಣ (ನಾ). ೧. ಸೃಷ್ಟಿ, ದೇವತೆ ಹಾಗೂ ಪಿತೃಗಳ ವಂಶದ 
ವಿವರ, ಮನ್ವಂತರ ಮುಂತಾದ ವಿಷಯಗಳ ನಿರೂಪಣೆಗಳನ್ನೊಳ 
ಗೊಂಡ. ಸಂಸ್ಕೃತದಲ್ಲಿ ರಚಿತವಾದ (ಹದಿನೆಂಟು) ಮಂಖ್ಯಪುರಾಣ: 
ಮಹುವುರಾಣಗಳಿಗೆ ಹತ್ತುಲಕ್ಷಣಗಳಿರುತ್ತವೆ (ಥರದ. ೦೩೫). ೨. [ಜೈಃ 
ಜಿನಸೇನಾಚಾರ್ಯ್ಣ ಮತ್ತು ಗುಣಭದ್ರಾಚಾರ್ಯರಿಂದ ರಚಿತವಾದ 
ತ್ರಿಷಷ್ಟಿಶಲಾಕಾಪುರುಷರನ್ನು ಕುರಿತ ಸಂಸ್ಕೃತಪುರಾಣಗ್ರಂಥ ; 
ಜಿನರ್ಗಂ ತ್ರಿಕಾಲಯೋಗಂ ಜಿನರ್ಗಂ ಸ್ವಾಧ್ಯಾಯಮಯ್ದು ಮಾಗಮಿತಿ. 
ಗಳುಂ ಜಿನರ್ಗಮೊಳವುಳ್ಳೊಡಂ ನೆಅಿಯೆ ನೋಡಿ ನಂಬುಗೆ ಮಹಾಪುರಾಣ 
ದೊಳೆ ಬುಧರ (ಅಥ. ೦೨-೩೦). [೫0.7 
ಮಹಾಪುರುಷ (ನಾ). ೧. ಮಣವತ್ತೆರಡುಲಕ್ಷಣಗಳಿಂದ ಕೂಡಿದ 
ಶ್ರೇಷ್ಠನಾದ ಮನುಷ್ಯ; ಮಹಾತ್ಮ : ಪಟಾವರುಮಂ--ತವಿಸಿ ಕಟ 
ಯದುಟ*ವಳನಾದಂ ಪಟಿಕಿಕೆಯ್ದು ತೊಟ್ತನುಟ್‌ದಂತುಟ್‌ದ ಮಹಾಪುರುಷ 
ರಟ್‌ಯದುಲ್‌ದರೆ ಸಿರಿಯಂ (೪00. ೩-೦೬೫); ಚಕ್ರವರ್ತಿಪದಮುಂ 
ತೆನಗಾವಗಮಾದೊಡಾ ಮಹಾಪುರುಷನದಂ ಜರತ್ತ ಣಗಣಾನುಗುಣಂ 
ವಲಮೆಂದೆ ಪೇಸಿದಂ (6ಂಪು. ೩-೬೪); ಭಾರತದ ಇತಿಹಾಸ ಮಹಾ 
ಪುರುಷರ ಆವಿರ್ಭಾವವನ್ನು ಪ್ರಕಾಶಪಡಿಸುತ್ತಿದೆ [CYR cox deer). 
೨. ಮಹಾತ್ಮನಾದ ಖಷಿ : ಹಿರಿಯ ಬಿರುದಿನ ಮುದ್ರೆಯಿದು. , , , 
ಮೇಲುಳ್ಳ ಸರ್ವಸ್ವವಿದು ನೋಡಿಕೋ ಮಹಾಪುರುಷೆ ಎಂದು ವರಕಾಶಿಕಂ 
ಗೊಪ್ಪುಗೊಟ್ಟು (86೧. ೯-9). ೩. ವಿಷ್ಣು [3] 
ಮಹಾಪುರುಷೆ (ನಾ). ಶ್ರೇಷ್ಠಳಾದವಳು: ಎಲ್ಲಿಯದು ವೇಳಾ ಮಹಾ 
ಪುರುಷೆ ಈ ಫಲಂ (೧ಗಂಕ- ರೇ- 3೩-1). [ಸಂ. ಮಹಾಪುರುಷ: ] 


ಮಹಾಪೂಜೆ 


ಮಹಾಪೂಜೆ (ನಾ)- ವ್ರತಸಮಾಪ್ತಿಯಂಥ ವಿಶೇಷಪುಸಂಗದಲ್ಲಿ 
ಅತ್ಯಂತಸಂಭ್ರಮದಿಂದ ಮಾಡುವ ಪೂಜೆ: ಸಹಸ್ರಕೂಟಮೆಂಬ 
ಜನಾಲಯಮಂ ಮಾಡಿಸಿ ಅದರ್ಕನವರತಂ ಮಹಾಪೂಜೆಯುಮಂ ಮಹಿಮೆ 
ಯುಮಭಿಷೇಕಂಗಳುಮಂ ಸಲಿಸುತಿರ್ಪೊಂ (ನಶ್ಮಾರಾ- ೩3-೨0); ಭರತೇಶ್ವರ 
ಚಕ್ರವರ್ತಿ ವಿನಯಜನಸಮೇತಂ ಬಂದು . . - ಮಹಾಮಹಮೆಂಬ ಮಹಾ 
ಪೂಜೆಯಂ ಮಹಾವಿಭೂತಿಯಿಂ ಪದಿನಾಲ್ಕುದಿವಸಂಬರಂ ನಿರಂತರಂ ಮಾಡೆ 
(60ಫು- ೦೬-9೯ ಐ). [ಸಂ. ಮಹಾಪೂಜಾ] 

ಮಹಾಪೂರ (ನಾ). (ಅತಿವೃಷ್ಟಿಯಿಂದಾಗಿ ನದಿಯಲ್ಲಿ ಉಂಟಾಗುವ) 
ಉಬ್ಬರ; ನೆರೆ; ಪ್ರವಾಹ: ಈ ಕಾಲನೆಂಬುವ ಪ್ರಾಣಿ. - . ನದಿನದಿಯ 
ಗರ್ಭವ ಹೊಕ್ಕಿ, ಮಹಾಪೂರದಲ್ಲಿ ಹೊರಬಂದು ನಮ್ಮೆದೆಯಲ್ಲಿ ತುಡಿವ 
ತಬಲವಾಗಿದ್ದಾನೆ (ಕಂು. ೩೦-೭); ಆ ಮಾತಿನಲ್ಲಿ. . , ಪ್ರೀತಿಯ ಮಹಾ 
ಪೂರವೇ ಹರಿದುಬರುವಂತಿತ್ತು (ಫಾತ್ಮಲ್ಮ- ೭೪): [ಸಂ.] 

ಮಹಾಪ್ರತೀಹಾರ (ನಾ). (ಅರಮನೆಯ) ಪ್ರಧಾನದ್ವಾರಪಾಲಕ : 
ಹಿರಿಯ ದ್ವಾರಪಾಲಕ : ಆಗಳ್‌ ಮಹಾಪ್ರತೀಹಾರಂ ಪಾಸಿದುತ್ತರೀಯ 
ವಸನದೊಳ್‌ ಕುಳ್ಳಿರ್ದು (ತಂದ್ರಶು. 3-3೪ ನ). [ಸಂ.] 

ಮಹಾಪ್ರಧಾನ (ನಾ), ರಾಜನಿಗೆ ಸಹಾಯಕನಾಗಿರುತ್ತಿದ್ದ ಒಬ್ಬ 
ಹಿರಿಯ ಅಧಿಕಾರಿ: ಶ್ರೀಮನ್ಮಹಾಪ್ರಧಾನ ಹಿರಿಯ ದಂಡಾಧಿಪ 
(ಕ. n (2), ೫೩೬5-8೬; 1094); ಶ್ರೀಮನ್ಮಹಾಪ್ರಧಾನಂ ಸರ್ವಾಧಿಕಾರಿ 
ಪಿರಿಯ ದಂಡನಾಯಕಂ ಭಃ 
1169). 


1s 


'ಮುಯ್ಯುಂಗಳುಂ (ಎ೫: ೫ (1) ೭೦-೦೦೦; 
[ಸಂ.] 

ಮಹಾಪ್ರಬಂಧ (ನಾ). ೧. ದೊಡ್ಡದಾದ ಸಾಹಿತ್ಯಕೃತಿ ; ಮಹಾ 
ಕಾವ್ಯ 2 ಮುನ್ನಿನ ಕಬ್ಬಮನೆಲ್ಲಮಿಕ್ಕಿ ಮೆಟ್ಟಿದುವು ಸಮಸ್ತಭಾರತಮಂ 
ಮಾದಿಪುದಾಣಮುಹಾಪ್ರಬಂಧಮಖಂ (ಕಂಕಣ. ೧೪-೫೯); ಪಟಿಗಬ್ಬಮೆಲ್ಲಮಂ 
ಠಕ್ಕಿಸಿ ತಿಂದು ಕುಂಬಳದ ಮಾಟಕ್ಕಿಯ ಮಾಡುವೆನೆಂಬ ಸಾಸಿಗಂಗಕ್ಕಟ 
ಪೂಣ್ಣು ನಿರ್ವಹಿಪುದೇನರಿದಾಯ್ತೆ ಮಹಾಪ್ರಬಂಧಮಂ (ಸೂಕ್ತಿಸು- ೦-೩೬) - 
ಪ ಅಭ್ಯರ್ಥಿಯು ವಿಶ್ವ ಕೃವಿದ್ಯಾನಿಲಯದ ಡಾಕ್ಟರೇಟ್‌ ಪ್ರಶಸ್ತಿಗಾಗಿ 
ಒಂದು ನಿರ್ದಿಷ್ಟ ವಿಷಯದ ಬಗೆಗೆ ಬರೆದು ಸಲ್ಲಿಸುವ ಸಂಶೋಧ 
ನಾತ್ಮಕ ಬರವಣಿಗೆ,-ಗ್ರಂಥ ; ನಿಬಂಧ: ಇತಿಹಾಸದ ಬಗೆಗಿನ ಅವರ 
ಮಹಾಪ್ರಬಂಧಕ್ಕೆ ಮೈಸೂರುವಿಶ್ವವಿದ್ಯಾನಿಲಯದ ಡಾಕ್ಟರೇಟ್‌ ಪ್ರಶಸ್ತಿ 
ದೊರೆತಿದೆ. (ರೂಂ). [ಸಂ.7 

ಮಹಾಪ್ರಭು (ನಾ). ೧- ಹಿರಿಯ ಯಜಮಾನ,-ಒಡೆಯ. ೨. ರಾಜ; 
ಅರಸು. ೩. ಮುಖ್ಯಾಧಿಕಾರಿ; ಪ್ರಧಾನಾಧಿಕಾರಿ: ಮಹಾಪ್ರಭು 
ಮಾದಿರುಜಪ್ರಮುಖಮಹಾಜನಂಗಳ್ಳನೂರ್ವ್ವರನುಮತದಿಂ ಬಿನ್ನಪಂ 
ಗೆಯ್ಕಲ್‌ (ಎ9. ೪, ೧೮-೬೬; 1161)- ೪. ಶಿವ. ೫. ವಿಷ್ಣು. 
೬. ಇಂದ್ರ. ೭. ದೊಡ್ಡಸುಧು- ೮. ರಾಜರು, ಹಿರಿಯರು 
ಮುಂತಾದವರನ್ನು ಸಂಬೋಧಿಸುವಾಗ ಬಳಸುವ ಒಂದು ಗೌರವ 
ಸೂಚಕ ಪದ: ಮಹಾಪ್ರಭುಗಳೇ ! ನನಗೊಂದು ಸಂಶಯವು ಬಂದಿದೆ. 
(ಶ್ರೀರಾಯ- ೨೪೪) - [ಸ0.] 

ಮಹಾಪ್ರಲಯ. ಮಹಾಪ್ರಳಯ (ನಾ). ಕಲ್ಪದ ಕೊನೆಯಲ್ಲಿ ಆಗುವು 
ದೆಂದು ನಂಬಲಾದ, ಜಗತ್ತಿನ ಸಂಪೂರ್ಣನಾಶ : ಸಕಳಮಂ ಸಂಹರಂ 

ಮಾಡಿ ಬಿಂಕದುನ್ನತಿಯಂ ಪ್ರಕಟಿಪ ಭಯಂಕರಂಗೆ ಮಹಾಪ್ರಲ[ಶಾಕಾಂ.೪] 

ಯ ಭಯದಿಂ ಕೆಡೆವುತಂ ಕೆಡೆವುತಿಹ ಬಡದೈವಗಳು ಸರಿಯೆ (ವಸಫ್ಟ- ೩೯-೨೩); 

ಪ್ರಪಂಚದ ಸಂಹಾರವೇ ಪ್ರಲಯ, ಮಹಾಪ್ರಲಯ ಮತ್ತು ಅವ 

ಪ್ರಲಯವೆಂಯ ಪ್ರಲಯ ಎರಡು ವಿಧ. ಬ್ರಹ್ಮಾಂಡ ಮೊದಲು ತ್ರಿಗುಣ 

ಪರ್ಯಂತ ಪ್ರಲಯವು ಮಹುಪ್ರಲಯ (ಹರಸ. ೨೪). ಮಹಾ 

ಪ್ರಳಯ: “ಸಂವರ್ತಃ - . . ಸಂಹಾರಃ, ಮಹಾಪ್ರಳಯಃ ಈ ೯ 


ಮಹಾಪ್ರಾಣ 


ಪ್ರಳೆಯಕಾಲಂ" (ತಕಾಯೂ. ೨೦-೦೦೭); ರೆಸಾಯಸದೋಗರಂಗಳು ನಿಮ್ಮ 
ಭಾಗವಿದಾಗಿ ಹಾಲಾಡಲ ಮಹಾಪ್ರಳಯದ ಗರಳವೆಮ್ಮ ಭಾಗವೇ 
(284. ೩೭-9೬) ಜಗಕ್ಕೆ ಪ್ರಳಯ ಮಹಾಪ್ರಳೆಯಂಗಳುಂಟು (ಅರರ. 
[ಸಂ.] 


90೫-೬0). 


8 | ಮಹಾಪ್ರಸಾದ (ನಾ). ೧. ಅತಿಶಯವಾದ ದಯೆ,- ಕರುಣೆ; 


ಅಧಿಕವಾದ ಅನುಗ್ರಹ : ಚೆರಣಭಜಕಕುಟುಂಬನೆಂಬೀ ಬಿರುದ ಪಾಲಿಸಿ 
ಬಿನ್ನಹದನವಧರಿಸಿ ಕಾಣಿಸಿಕೊಡುವುದೆಮಗೆ ಮಹಾಪ್ರಸಾದವನು (ಕುವರ 
90-೩೮). ೨- ದೇವರಿಗೆ ಅರ್ಪಿಸಿದ ಅನ್ನ ಮೊದಲಾದುವು: ಗುರುಲಿಂಗ 
ಜಂಗಮದಿಂದೆ ಪಾದೋದಕಪ್ರಸಾದವಾಯಿತ್ತು ಆ ಭಾವವೇ ಮಹಾಪ್ರಸಾದ 
ವಾಗಿ ಎನಗೆ ಬೇಕಿ ಪ್ರಸಾದವೆಂಬುದಿಲ್ಲ (04, ೫೬0): ೩. ಹಿರಿಯರು, 
ಪೂಜ್ಯರು ಅನುಗ್ರಹಿಸಿ ಕೊಟ್ಟ ಪವಿತ್ರವಾದ ವಸ್ತು: ದೇವ 
ಭವದೀಯಾಗ್ರಜಂ ರಾಜಾ ನಿಮಗಟ್ಟಿದ ಮಹಾಪ್ರಸಾದಂ 
ಬಿನ್ನಪಮೆಂದು ಮುಂದಿಟ್ಟು (ಅಂಥ. ೦೪-೪8 5); ಈ ಆಪತ್ಕಾಲದಲ್ಲಿ 
ಇದೇ ಒಂದು ಮಹಾಪುಸಾದವೆಂದು ಆತನು ಅದರ ಪ್ರಚಾರಕ್ಕೆ ನಿಂತನು 
(444. 40). ೪. ಹಿರಿಯರು ಹಾಗೂ ಪೊಜ್ಮರ ಮಾತಿಗೆ ಒಪ್ಪಿ 
ಗೌರವಸೂಚಕವಾಗಿ "ಹಾಗೆಯೇ ಆಗಲಿ', "ತಮ್ಮ ಚಿತ್ತ" ಎಂಬರ್ಥ 
ದಲ್ಲಿ ಬಳಸುವ ಒಂದು ಶಬ್ದ : ವಿಭು ನಿಸೃಷ್ಟಾರ್ಥನನಾಸನದೊಳ್‌ 
ಕುಳ್ಳಿರಿಮೆನೆ ದೂತನುಮೊಸೆದು ಮಹಾಪ್ರಸಾದಮೆಂದಭಿಜಾತಂ ಕುಳ್ಳಿರ್ದು 
ಫಿ: ೨೬೪); ದೇವ ವನಮಹತ್ತರಂ , . . ಬಾಗಿಲೊಳಿರ್ದಪ 
ದುಂ ಬರವೇಟಕನೆ ಮಹಾಪ್ರಸಾದಮೆಂದೊಡಗೊಂಡು ಬಂದೊಡೆ 
(ತಂರ್ರಫು. ೨-೭೫)- [ಸಂ,] 
ಮಹಾಪ್ರಸಾದಿ (ನಾ). [ವೀಶೈ] ಷಟ್ಟಿಲಗಳಲ್ಲಿ ಮೂರನೆಯದಾದ 
ಪ್ರಸಾದಿಸ್ಮಲವನ್ನು ಸಾಧನೆಯಿಂದ ವಬಟ್ಟಿದವನು : ಅಲ್ಲಲ್ಲಿ ತಾಗಿದ 
ಸುಖವನಲ್ಲಲ್ಲಿಯೆ ಲಿಂಗಾರ್ಪಿತವ ವರಾಡಬಲ್ಲನಾಗಿ ಕೂಡಲಚನ್ನಸಂಗಯ್ಯಾ 
ಆತನೆ ಮಹಾಪ್ರಸಾದಿ (ತನ್ನ: ಕ. ೩೬೪-೭೬೦) - [ಸಂ. ಮಹಾಪ್ರಸಾದಿನ್‌] 
ಮಹಾಪ್ರಸ್ಥಾನ (ನಾ). ೧. ಸಾವು; ಮರಣ. ೨. ಮರಣದೀಕ್ಷೆ 
ಯನ್ನು ಕೈಗೊಂಡು ಉತ್ತರದಿಕ್ಕಿಗೆ ಮಾಡುವ ದೀರ್ಫಪ್ರಯಾಣ : 
ಅದನು ಕೇಳುತ ಧರ್ಮಜನು ಶೋಕದಲಿ ಮಮ್ಮಲಮಂಣುಗಿ ವೈರಾಗ್ಯದಿ 
ಮಹಾಪ್ರಸ್ಥಾನವನು ಎರಚಿಸುವೆನೆಂದೆಣಿಸಿ ತ್ರಿದಶಪತಿಯ ಕುಮಾರನನು. 
ನುಡಿಸಿದೆನು(ನ್ಮುಮು- ೧-೨); ಯಂಧಿಷ್ಠಿರನು ತನ್ನ ಸಹೋದರರು ಮತ್ತು 
ಪತ್ನಿಯೊಡನೆ ಮಹಾಪ್ರಸ್ಥಾನ ಮಾಡುತ್ತಾನೆ (ಕರರ. 000). (ಸಂ. 
ಮಹಾಪ್ರಳಯ "ಮಹಾಪ್ರಲಯ' ನೋ: ಸ 
ಮಹಾಪ್ರಾಣ (ನಾ). ೧. ಕಾಗೆಯ ಜಾತಿಗೆ ಸೇರಿದ ಒಂದು ಬಗೆಯ 
ಒಡ್ಡ ಪಕ್ಷಿ. ಡೊಂಬಕಾಗೆ. ೨. ಅತಿಶಯವಾದ ಶಕ್ತಿ,- 
ಸತ್ತ್ವ: 'ಮಹಾಪ್ರಾಣತೆ' ಹೋ. ೩, ಶರೀರದಲ್ಲಿರುವ ಒಂದು 
ಬಗೆಯ “ಮೇಲು ಕೆಟಗಂ ನೋಡುವುದು 'ದೇವದತ್ತವಮಕ್ಕು 
೬.೬ » ಕೈಕಾಲ ಗತಿಯಲ್ಲಿಹುದು ವಿಶ್ವಃ ವಕ್ಕೊತ್ತಿ ಹಿಡಿಯುವುದು ಮಹಾ 


ರಾಜಂ 


ವಾಯು: 


ಪ್ರಾಣಮಕ್ಕುಂ” (ಮಂಗರಾ- ೦೬-0೩): ೪. [ವ್ಯಾಕ] ಉಚ್ಚಾರಣೆಗೆ 
ಹೆಚ್ಚು ಉಸಿರು ಬೇಕಾಗುವ ಖಘ ಛು ರು, ಠಢ.ಥಧ, 
ನ್ನ 


, ಭ-ವಂಬ ಅಕ್ಷರಗಳು : ಪೀಡನಪ್ರಯತ್ನಾಶ್ರಯದಿಂ ದೊರೆಕೊಂಡ 
ಸಂಖ್ಯೆಯೊಳಮನುಕರಣದೊಳಂ. ವರ್ತಿಕುಂ ಮಹಾಪ್ರಾಣಂಗಳ್‌ 
(ಊತ: ೨೨) ; ವರ್ಗದ್ವಿತೀಯವರ್ಣಂ ವರ್ಗಚತುರ್ಥಾಕ್ಷರಂ ಮಹಾ 
ಪ್ರಾಣಂ (ಉಪ. 09), ೫. ಮಹಾಪ್ರಾಣಾಕ್ಷರಗಳನ್ನು ಉಚ್ಚರಿಸಲು 
ಬೇಕಾಗುವ ಹೆಚ್ಚು ಉಸಿರು: ದೀರ್ಫ್ಥಪ್ರಾಣಮಂ ಮಹಾಪ್ರಾಣ 
ಮೆಂದು ಸ್ನುಹಿವೃಕ್ಷಮಂ ಮಹಾವೃಕ್ಷಮೆಂದು ನುಡಿವಂತೆ ಭೀಮನಂ 
ಮಹಾರಥನೆಂದು ನುಡಿಯಲ್ಪಕ್ಕುದೆ ವಲಂ (ಗಣಪ: ೬-೫೬ ತ). [ಸಂ.] 


ಮಹಾಪ್ರಾಣತೆ 


ಮಹಾಪ್ರಾಣತೆ (ನಾ). ಅತಿಶಯವಾದ ಬಲ,- ಕಸುವು; ಮಹಾ; 


ಸಾಮರ್ಥ್ಯ: ಸಕಳಶ್ರಮಂಗಳಿಂದಂ 
ಶೈಶವದೊಳ [ಲೋಕಕೆ ಚಿತ್ರಮ-ಪ್ಪಿನಂ] ರಾಜಕುಮಾರಂ ತಾಳ್ವಿದಂ 
ಮಹಾಪ್ರಾಣತೆಯಂ (ಉರೂಸು. ೫೭). [ಸಂ. ಮಹಾಪ್ರಾಣತಾ] 
ಮಹಾಪ್ರಾತಿಹಾರ್ಯ (ನಾ). [ಜೈನ] ಜಿನನ ಎಂಟು ಮಂಗಳಕರವಾದ 
ಲಾಂಛನಗಳು ; “ಅಷ್ಟಮಹಾಪ್ರಾತಿಹಾರ್ಯ' ಪರಾ. ॥.] 
ಮಹಾಫಣಿ (ನಾ) [ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ ಮೂವತ್ತು 
ನಾಲ್ಕನೆಯ ಸ್ಥಾನ ಮತ್ತು ಮೂವ 2ನಾಲ್ಕುಅಂಕೆಗಳಿಂದ 
ಕೂಡಿದ ಒಂದು "ದೊಡ್ಡ ಸಂಖ್ಯೆ ; ಎಕ್ಕಂ. ದಾಹಂ . , , ಮಹಾ 
ಫಣಿ: ಕ್ರತು. ಮಹಾಸರಿವಿ:ಶ ಈ ೪೦ ಸ್ಮಾನದೆ ಉಗ್ಗಡಣೆ 
(ಕರಣ. 5-2೭) ; ಎಕ್ಕಂ - .. ಫಣಿ ಮಹಾಘಣಿ ಕ್ರತು ಮಹಾಕ್ರತು 


ವೃಕೋದರನ ತೆಜದಿನಂದು 


ವೆಂಬಿವೇ ಉಗ್ಭಡಣೆಗಳು (೧೭. ೬). (ಸಂ. ಮಹಾಧಥಣಿನ್‌] 
ಮಹಾಫಲ (ನಾ). ೧ ದೊಡ್ಡಗಾತ್ರದ ಹಣ್ಣು, ೨. ಒಳ್ಳೆಯ 
ಪ್ರಯೋಜನವುಳ್ಳುದಂ ; ಹೆಚ್ಚು ಉಪಯೋಗಕರವಾದುಮು : 


ಅರಿಯಿರೈ ಆ ಪಿಂಡಪಾತದ್ವಯಂ ಪಿಂಡಪಾತಾಂತರೆದಿನೆನಿತೊ ಆಯುಷ್ಕರಂ: 
ಯಶಸ್ಮ! ರತರಂ. ಸುಖಕರ. ಸ್ವರ್ಗಂಕರಂ, ಮಹಾಫಲತರಂ | (584, 
ಒ-೨೩೬). ೩. ಒಂದಂ ಬಗೆಯ ಸಸ್ಯ ಮತ್ತು ಅದರ ಹಣ್ಣು ; 
ಮಾದಳ, ಅರೆಮಾದಳ, ಮಾವವಾಳ, 'ಮಡಾಘಲ (ಮೆ ಕಗ. ೨೨.1 
೪. ಒಂದು ಬಗೆಯ ಮರ ; ಬಿಲ್ವಪತ್ರೆ. [ಸಂ.] 
ಮಹಾಬಲ (ಗು). ೧. ಬಹಳ ಶಕ್ತಿಶಾಲಿಯಾದ ; ಅತ್ಯಂತ ಸಾಮರ್ಥ್ಯ 


ಹ 


ವುಳ್ಳ. (ನಾ). ೨. ಗಾಳಿ; ವಾಯು : “ಪವನ, ಶ್ವಸನ; . , , 
ತಾ ಮಹಾಬಲಃ ಈ ೨೦ ಗಾಳಿಯ ಫೆಸರ್‌" (ತರಾಯು- ೦೪-೭೬). 
- ದೊಡ್ಡ ಸೈನ್ಯ ; ಅಪರಿಮಿತವಾದ ಸೇನೆ: ಅಗಿವ ಪುಹ 


ಖಿ ದಂಗ ಅ ಹಳುದಗಳ ಕಳಕಳರಭಸ ದಶದಿಕ್ಕುಗಳ ಮಾತಾಡಿಸೆ 
ಮಹಾಬಲ ತೆರಳಿತಿಭಪುರಿಯ (ಕುನ್ಶಾರೀ, ೦-೪೬): ನಿರಾಯುಧ ಲತಾಂಗಿಯರ 
ಲಾವಣ್ಯವಿಕ್ರಮವನಬಲಾ ಮಹಾಬಲವನುರೆ ಹಾರಿ ಚೈತ್ರವಾಹಿನಿ ಬರುತಲಿರೆ 


(83ಶ್ರಾಂಗ, ೦೭-೪೬೦). ೪. ಶಿವ: ಅತಿಬಲಂ ಮಹಾಬಲ . . . ಭಸ್ಮಾಂತಕಂ 
(ರೀತ್ಮಪು. ಅ) ೫. ಬುದ್ಧ. [ಸಂ.] 
ಮಹಾಬಲೆ (ನಾ). ಒಂದು ಬಗೆಯ ಸಸ್ಯ : ''ರಾಜಬಲಾ--ಮಹಾಬಲೈ, 
ಪ್ರಸಾರಿಣಿ” (೬49: ೧೩೮). [ಸಂ ಮಹಾದಲಾ 


ಮಹಾಬಲ (ನಾ). ೧. ೧. ದೊಡ್ಡ ಗುಹೆ ಅಥವಾ ದೊಡ್ಡ ಹಳ್ಳ. ಪಿ. 
ಆಕಾಶ; ಉತರಿಕ್ಷ : ವಾಯಸ; ಮಹಾಬಲಿ ೬ 
ಆಕಾಶದ ಹೆಸರುಗಳು” (೩9: ೨೬); ಅಮಿತಾಯುಷ್ಕಂ ದೊರೆಕೊಂಡ 
ಮನುಷ್ಯಂಗಖಳಮಂತ್ರ ವಿವ್ಯೌಪಧಿಸಿದ್ಧಿ ಮದಾಬಿಲಪ್ರವೇಶಂ . . , 
'ದೊರೆಕೊಳ್ಳುಂ (೫೫8. 6-04): [ಸಂ.] 

ಮಹಾಬೆಳಗು (ನಾ). ೧. ಹೆಚ್ಚಾದ ಪ್ರಕಾಶ ; ಅಧಿಕವಾದ ಕಾಂತಿ... 
ಬೆಳಕು. ೨. [ವೀಶೈ] ಚೈ ೈತನಸ್ಥ! ರೂಪನಾದವನು ; ಪರಮಾತ್ಮ: 
ಸ್ಥೂಲ ಸೂಕ್ಷ್ಮದೊಳಗೆ ಬೆಳಗು ಮಹಾಬೆಳಗಾಗಿ ಹೊಳೆದ ಜಾ ನಕ್ಕೋತಿ 
ದಳಗಳಿಲ್ಲವ ಮಾಜ್‌ ನೆಳಲ ನುಂಗಿದ ಬಿಸಿಲಿನೊಳಗೆ ಚಂದ್ರಶನುದೆಯ 
(9ನತಂ. ೧೭೦-೭೬೪), [ಮಹಾ - ಬೆಳಗು] 


ಮಹಾಬ್ರಾಹ್ಮಣ (ನಾ). ೧. (ವೇದಾಭ್ಯಾಸ ಮಾಡಿರುವ) ಧರ್ಮಿಷ್ಠ 
ನಾದ ಬ್ರಾಹ್ಮಣ : ಇದನಳಿದಂಗನಿತು ತೀರ್ಕ್ಯದೊಳಂ ಸಾಸಿರಕವಿರೆ 
ಯುಮಂ ಸಾಸಿರಮಹಾಬ್ರಾಹ್ಮಣರುಮಂ "ಾಸಿರದವ, ೈತಪೋಧನರು 


ಮನಳಿದ ಪಂಚದುಹಾಪಾತಕನಕ್ಕೂಂ (3ೌ%2- XX. 29-93 ; 1034) - 


೨. (ಆಲಂ) ಬ್ರಾಹ್ಮಣನ ಹೆಸರಿಗೆ ಕಳಂಕಪ್ರಾಯನಾದವನು. 
[ಸಂ.] 


೭ 


10 


೦೦ 


ಮಹಾಭೋಗ 


ಮಹಾಭಾಗ (ಗು). ೧. ಬಹಳ ಅದೃಷ್ಟದಿಂದ ಕೂಡಿದ : ಸುದೈವ 


ವುಳ್ಳ. ೨. ಶೀಷ್ನೆವಾಧ್ಧಸ ಬಹಳ" ಉತ್ತ ಮವಾದ. ೩. 
ವಾಪಿ: ಶುದ್ಧವಾದ; ನಿರ್ಮಲಮುದ, * (ನಾ), ೪. 
ಅದೃಷ್ಟವಂತ ; ಸುದೈವಿ. ೫. ಅತ್ಯಂತ ಶ್ರೇಷ್ಠನಾದವನು ; 
ಮಹಾನುಭಾವ ; ಘನವಂತ : ಸ್ವಾಗತಮೇ ನಿನಗೆ ಮಹಾಭಾಗನೆ 
ಮದ್ಯೂಮಿಗೆಂತು ಬಂದಯ್‌ (ಕಾರಂಫೂ- 60); ಆಕೆಯ ಪೇಟ್ಟುದ 
ನಾಗಳಿ ಕತಿಪಯವಿಯಚ್ಚರರ್ವೆರಸು ಮಹಾಭಾ (೫೫. ಭೋ)ಗಂ ಪೊಕ್ಕಂ 
ಪುರಮಂ (ಕಾಶ, ೧೦-೬) ; ಆಂತಹ ಮಹಾಭಾಗರ ಕೈಹಿಡಿಯುವು 
ದೆಂದರೆ ನ ನೋಂಪಿಗಳ ಫಲವೋ ! (೫ರ. 6). [ಸಂ,] 
ಮಹಾಭಾರತ ನಾ). ೧. ಭರತವಂಶದ ಪಾಂಡುಪುತ್ರರಿಗೂ 
ೈತರಾಷ್ಟ್ರ ಹ ತೆ ಕುರುಕ್ಷೇತ್ರದಲ್ಲಿ ಹದಿನೆಂಟು ದಿನಗಳವರೆಗೆ 
ಡೆದೆ ಮಹಾಯುದ್ಧ : ಮಹಾಭ ಭಾರತಕ್ಕಾದಿಯಾಯ್ತಬ್ಬದಳಾಕ್ಷೀ 
ಆ ಸಾಮೂನ್ಯಮೆ ಬಗೆಯೆ ಭಡತ್ತೆ ಶ್ಯೇಶಪಾಶಪ್ರಪಂಬಂ (ಶುಕರಾ- 0-೦೫೬); 
ಕೇವಲ ಹದಿನೇಳುವರ್ಷದ ಬಾಲಕ ಶತ್ರುಗಳೆ ಈ ಮಹಾಸೇನೆಯನ: ನ್ನ್ನು 
ಸೋಲಿಸಿ ಅದ್ಭುತಜಯ ಗಳಿಸಿದ್ದು ಪ್ರಭುಗಳಿಗೆ ಮಹಾಭಾರತದ ವೀರ 
ಅಭಿಮನ್ಮು; ವನ್ನು ಜ್ಞಾಪಕಕ್ಕೆ ತಂದಿತು (ಕಾಂತರಾ- ೦೬೭), `ಭಾರತ 
ಪರಾ. ೨. ಭರತವಂಶದ ಪಾಂಡು ಮತ್ತು ಧೃತ 'ರಾಷ್ಟ್ರನ 
ಮಕ್ಕಳಾದ ಪಾಂಡವ, ಕೌರವರ ನಡುವಿನ ದ್ವೇಷ, ಸ್ಪ ಗ್ಫರ್ಧೆ ಮತ್ತು 
ಯುದ್ಧ ಮೊದಲಾದುವನ್ನು ಕುರಿತು. ಹದಿನೆಂಟುಪರ್ವಗಳಲ್ಲಿ ವೇದ 
ವ್ಯಾ ಸರು ಬರೆದ ೨.೧೫.೦೨೦ ಸಾಲುಗಳಿರುವ ಸಂಸ್ಕೃತದ ಒಂದು 
ಮಹಾಕಾವ್ಯ : ಮಹಾಭಾರತವು ಭಾರತೀಯವಾಜ್ಯಯನನ್ಲಿ ಅಸದೃಶಮದ 
ಒಂದು ಮನಾಗ್ರಂಥ (ಫಾರರ, ೯೩). ೩. ವೇದವ್ಯಾ: ಸರು ರಚಿಸಿದ 
ಮಹಾಭಾರತದ ಪ್ರೇರಣೆಯಿಂದ ಕನ್ನಡದ ಮಹಾಕವಿಯಾದ 
ಕುಮಾರವ್ಕಾ' ಸನು ರಚಿಸಿದ 'ಕರ್ನಾಟಕಭಾರತಕಥಾಮಂಜಂ' ಎಂಬ 
ಕಾವ್ಯ; ಗಯೆಗಿನ ಭಾರತ : ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ 
ದೇವರಿಗಿತ್ತ ಫಲವಹುದೀ ಮಹಾಭಾರತದೊಳೊಂದಕ್ಷರವ ಕೇಳ್ದರಿಗೆ 
(ತುಪ್ಮಾರ-0-30)- ೪. ಮಹಾಭಾರತದ ಕತೆಯ ಕ್ಯಖಚ; 
ದೇವರಾಜವಡೆಯರವರು ನಮ್ಮ ಕೈಯ್ಯ ಮಹಾಭಾರತವ ಕೇಳ. 
ಧಾರೆಯನೆಆದು ಕೊಟ್ಟ ನರಸೀಪುರದ ಹೋಬಳಿ ಮಂದಗೆರೆಸ್ತಳದ ನಾಟನ 


ಪವಿತ್ರ 


ಹಳ್ಳಿ (ಎಕ. ೪1 (ಸ). ಕೃತ್ಯರಾ- 0-೦೩ ; 1/70), ೫. (ಆಲಂ) 

ದೊಡ್ಡಕತೆ: ಅವರದ್ದೇ ಒಂದು ಮಹಾಭಾರತ (ಮೂಕಕ್ಕ: ೪4. 
[ಸಂ.] 

ಮಹಾಭಾಷ್ಯ (ನಾ). ೧. ದೊಡ್ಡ ವ್ಯಾಖ್ಯಾನ. ೨. ಪಾಣಿನಿಯ 

ವ್ಯಾಕರಣಸೂತ್ರಗಳಿಗೆ ಪತಂಜಲಿಯು "ಬರೆದಿರುವ ವಿವರವಾದ 

ವ್ಯಾಖ್ಯಾನ ; ಅತ ಏವ ಮಹಾನ್‌ ಪತಂಜಲಿರಪಿ ಮಹಾಭಾಷ್ಯೆ 

(ಕನು. ಫು0. 09) ; ಪತಂಜಲಿಮಹರ್ಷಿಯ ಮಹಾಭಾಷ್ಯದಲ್ಲಿ ಅಕ್ಷರದ 


ಪ್ರಸ್ತಾಪವಿದೆ (ಪ್ರಾಂತ ೯೩). [ಸಂ.] 
ಹಾಕ (ನಾ). (ಜಗತ್ತಿನ ಮಾನೆ ಸಾಧನವಾದ) ಮೂಲ 
ಗುದಸ್ಥಾನದಲ್ಲಿ ಆಧಾರಚತ್ರ, ಪೃಥ್ವಿಯೆಂಬ ಮಹಾಭೂತ 
ಚೆತಕೋಣೆ ಚಾದಳಪದ್ಮ ಅಲ್ಲಿಹ ಅಕ್ಷರ ನಾಲ್ಕು ದಶಷಸ (6೭. 
«jtose)- “ಪಂಚಮಹಾಭೂತೆ" ಪರಾ. [ಸಂ. 
ಮಹಾಭೋಗ (ನಾ). ೧- ಅಧಿಕವಾದ ಸಂತೋಷದಿಂದ ಕೂಡಿದುದು; 
ಅತ್ಯಾನಂದದಿಂದಿರುವುದು. ೨. ವಿಶಾಲವಾದ ಪ್ರಾಂಗಣವನ್ನು 
ಹೊಂದಿರುವುದು. ೧ ಪಿ: ಬಗೆಯೆ ಬಹುಭೂಮಿಕಂ ಮಾನ 
ಗುಣೋನ್ನತಿಸಂಯುತಂ  ಮಹಾಭೋಗಂ ತನ್ನ ಗರಜನಾದಳಿಯುಂ 


ವಸ್ತು 


ಹರ್ಮಕ್ಮಗೃಹಾವಳಿಯುಮೆಂದೊಡೊಳ್ಬ ನೇವಣ್ಣಿಪುದೋ (ತಂತ್ರಫು- ೩-0೪): 


ಮಹಾಭೋಗಿ 


೩. ಅತ್ಯಂತ ಸಂತೋಷದಿಂದ ಕೂಡಿರುವವನು ; ಪರಮಸುಖಿ. 
೪. ದೊಡ್ಡಹೆಡೆಯನ್ನು ಹೊಂದಿರುವುದು ; ವಿಶಾಲವಾದ 
ಹೆಡೆಯಯಳ್ಳುದು. ೩, ೪: ಸುಖೋನ್ಮುಖಮಹಾಭೋಗಂ ಸುಭೋಗೀಂದ್ರ, 
ನೋಲ್‌ ಖ್ಯ್ಕೂತಂ ನಾಲ್ವಡಿ ಕೃಷ್ಣರಾಯನರಪಂ (ಬ್ಮಸೂರ. ೫-೬೨)" 
ಸಂ. (ಮಹಾ 4 ಭೋಗ ; ಮಹಾ 4 ಆಭೋಗ) ] 

ಮಹಾಭೋಗಿ (ನಾ). ಅತ್ಯಂತ ಸುಖಿಯಾದವನು ; ಪರಮಸುಖಿ: 
ಆ ಮಹಾಯೋಗಿ ಗುಣಂಗಳೆಂ ಪಾಲಿಸಿದಂ ಈ ಮಹಾಭೋಗಿ ನೆಲನಂ 
ಪಂಪಾಲಿಸಿದಂ (ಅತ್ರ. ೬3೪೭): ೫೦. ಮಹಾಭೋಗಿನ್‌] 

ಮಹಾಮಂಗಲ, ಮಹಾಮಂಗಳ (ನಾ). ಅತ್ಯಂತ ಮಂಗಳಕರವಾದ 
ಕೆಲಸ ; ಶುಭಕಾರ್ಯ : ಇಳುಹಿದುದು ಕಮ್ಮೆಣ್ಣೆ ಹಾಯ್ಕಿತು ಹೊಳೆವ 
ಮಣಿಮಡಿವಸೆ ಮಹಾಮಂಗಲದ ಮಜ್ಮನಕುಷ್ಠಜಲ ಹೊಂಗೊಡದ 
ಲಿಳುಹಿದವು (846೧. 3-4-೩9): ಮಹಾಮಂಗಳ : ಉಪ್ಪವಡಿಸುವುದು 
ಮಜಃಕೆಯ ಪಪ್ಪಕರೊಡನಾಡಿಗಳ್‌ ಪ್ರಬೋಧಿಸಿದರ್‌ ಮೇಲಪ್ಪ ಪದ 
ರಚೆನೆಯಿಂ ದೊರೆಯಪ್ಪ ಮಹಾಮಂಗಳಪ್ರಬೋಧನೆಯಿಂದಂ (ತಿಕ: 
೫-೮೩), [ಸಂ.] 

ಮಹಾಮಂಗಳ "ಮಹಾಮಂಗಲ' ನೋ. 

ಮಹಾಮಂಗಳಾರತಿ (ನಾ). ದೇವಸ್ಥಾನಗಳಲ್ಲಿ ಎಲ್ಲ ಪೂಜೆಗಳೂ ನಡೆದ 
ನಂತರ ದೇವರ ವಿಗ್ರಹಕ್ಕೆ ಮಾಡುವ ದೊಡ್ಡ ಮಂಗಳಾರತಿ ಅಥವಾ 
ಮನೆಗಳಲ್ಲಿ ವ್ರತಾದಿಗಳ ಕೊನೆಯಲ್ಲಿ ದೇವರಿಗೆ ಮಾಡುವ ದೊಡ್ಡ 
ಆರತಿ : ಮಹಾಮಂಗಳಾರತಿಯಾಗುತ್ತಿರುವಾಗ . . . ರಾಜಮಾತೆಯ 
ಕಣ್ಣೊನೆಗಳಲ್ಲಿ ನೀರಿಟ್ಟಿತು (9ಕರಾ. 3೪). [ಮಹಾ - ಮಂಗಳಾರತಿ] 

ಮಹಾಮಂಡಲ, ಮಹುಮಂಡಳ (ನಾ). ೧. ವಿಸ್ತಾರವಾದ ಪ್ರದೇಶ ; 
ವಿಶಾಲವಾದ ಎಡೆ: ಶಾಂತಗಾಂಭೀರ್ಯದಲಿ, ಭದ್ರರೂಪದಲಿ, 
ತನುಕಾಂತಿಯಲಿ ಮೆರೆದನಾ ಶ್ರೀರಾಮಚಂದ್ರನಂಬರಮಹಾಮಂಡಲಮೆ 
ಮೂರ್ತಿವೆತ್ತಂತೆ (್ರೀಣನೂ. ೫೬-೬೩). ವ. ದೊಡ್ಡ ಪ್ರಾಂತ್ಯ: 
'ಮಹಾಮಂಡಲೇಶ್ವರ' ಪರಾ. ಮಹಾಮಂಡಳ : ೨. 'ಮಹಾ 
ಮಂಡಳಪತಿ', "ಮಹಾಮಂಡಳೇಶ್ವರ' ಪರಾ. [೫ಂ.] 

ಮಹಾಮಂಡಲೇಶ್ವರ, ಮಹಾಮಂಡಳೇಶ್ವರ (ನಾ). (ರಾಜನಿಗೆ 
ಮಾತ್ರ ಅಧೀನನಾದ) ಪ್ರಮುಖ ಆಡಳಿತಾಧಿಕಾರಿ ; ದೊಡ್ಡ 
ಪ್ರಾಂತ್ಯಾಧಿಕಾರಿ ; ಮಹಾಮಂಡಲಿಕ : ಶ್ರೀಮನ್ಮಹಾಮಂಡಲೇಶ್ವರ 
ಚೆಂಗಾಳ್ವಶ್ರೀಕಂಠರಸುಗಳು . . . ಭೂಮಿಯನು ಸರ್ವಮಾನ್ಯವಾಗಿ 
ಕೊಟ್ಟರು. (೪: 7 (1), ೩೫-೨; 154): ಮಹಾಮಂಡಳೇಶ್ವರ , 
ಮಹಾಮಂಡಳೇಶ್ವರರ್ಮಾಬಿಂದ್ರ ಕೇತುವೆಂಬ ಪೂಜೆಯುಂ (ಹುಕುಮಾ, 
&-13 0); ಶ್ರೀಮನುಮಹಾಮಣ್ಮಳೇಶ್ವರ ತ್ರಿಭುವನಮಲ್ಲ (೨೪. 1), 
೯0-40; 128ಡು ಕತ) ; ಶ್ರೀಮನ್ಮಹಾಮಂಡಳೇಶ್ವರ ಶ್ರೀವೀರನಂಜರಾಯ' 
ವೊಡೆಯರ ನಿರೂಪದಿಂ . . , ಕೊಟ್ಟ ಸಿಲಾಸಾಸನ (ನ್ಮುಳಂ- ೦೫೬, 
39-9 ; 1538). . Be] 

ಮಹಾಮಂಡಳ "ಮಹಾಮಂಡಲ' ನೋ. 

ಮಹಾಮಂಡಳಪತಿ (ನಾ). ಇ ಮಹಾಮಂಡಲೇಶ್ವರ : ಏ ಮಾತೊ 
ಕೋಟಿಕೋಟಿಗ್ರು ಮಾಧಿಪರೆಜಗೆ ಮುಂದೆ ನುಡಿದು ಜಗಚ್ಚೂಡಾಮಣಿಗೆ 
ಮಕುಟಬದ್ಧಮಹಾಮಂಡಳಪತಿಗಳಾದರೆಣ್ಯಾಸಿರ್ವರ್‌ (ಕಳ್ಳ: ೦೦-೦೦೫), 

[ಸಂ. ಮಹಾಮಂಡಲಪತಿ] 

ಮಹಾಮಂಡಳಾಚಾರ್ಯ (ನಾ). [ಜೈನ] ಜೈನಸಂಘದ ಮುಖ್ಯಸ್ಥ : 
ಜೈನಮ ಠದ ಪ್ರಮುಖ ಅಧಿಕಾರಸ್ಕಾನದಲ್ಲಿರುವ ವ್ಯಕ್ತಿ. - 
ಆಚಾರ್ಯ ; ಅದರ್ಕೆ ನಯಕೀರ್ಶ್ವಿಸಿದ್ದಾನ್ನಚಕ್ರವರ್ತ್ರಿಗಳೆಂ ಮಹಾ 
ಮಂಡಳಾಚಾರ್ಯ್ಯರನಾಚಾರ್ಯರ್ಮ್ಮಾಡಿ (ಕ. ೫ (೩). ೫೭೬೬-೩6 ; 


೭೦೦೧ 


ಮಹಾಮನೆ 


1159) $ ಶ್ರೀಮತು ಮಡಾಮಂ(ಂ)ಡಳಾಚಾರ್ಯ್ಯರು ಕದುಳಿದೇವರ 
ಸಿಷ್ಯ ಕುಲೋಕಾಚಾರ್ಯ್ಯರು (ಏಕ. ೪ (೫). ತಿಕವು. ೦೯೦-೨5 ಸು. 14ನೆಯ 
ಶತ)- [ಸಂ. ಮಹಾಮಂಡಲುಚಾರ್ಯ] 

ಮಹಾಮಂಡಳಿಕ (ನಾ). ಇ ಮಹಾಮಂಡಲೇಶ್ವರ : ಚಕ್ರವರ್ತಿಗಳ 
ಮಾಟ್ಟಿ ಕಲ್ಪವೈಕ್ಷಮುಂ  ಮಹಾಮಂಡಳಿಕಪ್ರಮುಖಮಕುಟಬದ್ಮರ್‌ 
ಮಾಟ್ಬ ಚತುರ್ಮುಖಮುಂ . ., ಬೆರಸಾರ್ಯ ಪಟ್ಯರ್ಮಂಗಳಂ 
ನಿಮಗಿವು ಕುಲಾಚಾರಂಗಳಿಂದಲಾಯೆ ಪೇಟ್ಡು ಕೈಕೊಳಿಸಿ(ಕಂಪ್ರ- 03-04 ನ); 
ಸುಳಿದು ಹರಿಮೇಖಲೆಯ ಮೋಹರದೊಳಗೆ. ಮುಗ್ಗಿದಿರೈ ಮಹಾ 
ಮಂಡಳಿಕರಿರೆ ಫಡ ಹೋಗಿರೆ ನೀವು (ಕುಡ್ಮಾರ್ರೋ- -೬೦)- 

[ ಸಂ: ಮಹಾಮಂಡಲಿಕ ) 

ಮಹಾಮಂಡಳೇಶ್ವರ 'ಮಹಾಮಂಡಲೇಶ್ವರ' ನೋ. 

ಮಹಾಮಂಡಳೇಸ್ವರ (ನಾ). ಎ ಮಹಾಮಂಡಲೇಶ್ವರ : ಶ್ರೀಮನು 
ಮಹಾಮಣ್ಣಳೇಸ್ವರ ತ್ರಿಪುರಾಧೀಸ್ವರ ಅನೇಕ ನಾಮಾವಳೀ 
ಮುಖ್ಯನಪ್ಪ ದುದ್ದರಸಂ . . - ಶಿವಲೋಕಪ್ರಾಪ್ತನಾಗಲ್‌ (೩೪. 28), 
3-3 ; 1095); ಶ್ರೀಮನ್ಮಹಾಮಣ್ಣಳೇಸ್ವರಂ ವೀರಚೋಳಕೊಂಗುಳುವ 
ದೇವ ಪ್ರಿಧಿವೀರಾಜ್ಯಂಗೈಯುತ್ತಿರೆ (ಬಕ. ೫ (3): 6೩೦ ; 3178) 

i ವ ಸಂ. ಮಹಾಮಂಡಲೇಶ್ವರ ] 

ಮಹಾಮಂತ್ರ (ನಾ). ೧. (ವೇದ, ಆಗಮ ಮುಂತಾದ) ಪರಮ 
ಪವಿತ್ರವಾದ ಮಂತ್ರ : ಕೇಳಿಸಿಕೊಂಡ ಆ ಮಹಾಮಂತ್ರಗಳನ್ನು ವಟು 
ಸ್ವರೋಚ್ಛಾರಪೂರ್ವಕ ಸಿದ್ಧಿಸಿಕೊಂಡನು (೫೪೫. ೩). ೨. [ವೀಶೈ] 
'ನಮಃಶಿವಾಯ" ಎಂಬ ಮಹಾಮಂತ್ರ; ಪಂಚಾಕ್ಷರಿಮಂತ್ರ ; 
ಮಹಾಮಂತ್ರಾಂತರಂಗಂ ಸಮುಚಿತವಿಧಿಯಿಂ ಪೂಜಿಸುತ್ತಿರ್ದನಾನಂದೆ. 

. ಮನಾದಂ ಪೊರ್ದಿ  ಗೌರೀರಮಣನಡಿಗಳಂ ಶೈವವಿದ್ಯಾಸಮುದ್ರಂ 
(mast. ೦೨-೨)- [ಸಂ.7 

ಮಹಾಮಂತ್ರಿ (ನಾ)- ಸಚಿವಶ್ರೇಷ್ಠ: ಮಹಾಪ್ರಧಾನ : ಮಹಾ 
ಮಂತ್ರಿಯ ಮಗಂ ಅರಸರ ಮೈದುನಂ ಪೃಥುವನೆಂಬನಲ್ಲಿಗೆ ವರೆ 
(ನೂತ. ೬): ಗುರುತನುಜ . . . ಕೃತವರ್ಮ ಭಗದತ್ತರು ಮಹಾ 
ಮಂತ್ರಿಗಳು -ಬಂದರು ರಾಯನೋಲಗಕೆ (ಕುಶ್ಮಾರ್ಟೋ. ೦-64)- 

[ ಸಂ. ಮಹಾಮಂತ್ರಿನ್‌ ] 


39] ಮಹಾಮತ್ಸ್ಫ್ಯ (ನಾ). ದೊಡ್ಡಗಾತ್ರದ ಮಾನು: ಮಾಂಗಳಳತೆ 
ಯೋಜನದಗಲಂಗಳವಂ ನುಂಗುವುವೊಳವುದಧಿಯೊಳ್‌ ಮಹಾ 
ಮತ್ತ್ಯ್ಯಂಗಳ್‌ (ಉಕಾ. ಬ)... [ಸಂ] 


ಮಹಾಮನೆ, ಮಹಮನೆ: ಮಾಮನೆ (ನಾ). ೧. ದೊಡ್ಡಮನೆ; 
ಭವ್ಯವಾದ ಸೌಧ; ಅರಮನೆ : ಎಮಗೆ ನಾಲ್ವಡಿಯಾದ ಜೀವಿತ 
ಮನಿತ್ತು ಸರ್ವಮಹಾಮನೆಯ ವೆಚ್ಚಕಾದಾಯಕೆೊಡೆತನವ ಸಮನಿಸಿದಿ 
ರೆಂದು ವಹಿಗೆಂತು ಸರಿಗಾಣಿಸುವನು (ಉತ. ೧೨೪7); ಭುರತ 
ಸಂಸ್ಕೃತಿಯ ಮಹಾಮನೆಯಲ್ಲಿ ತಮ್ಮ ಕೆಲಸ ಎಷ್ಟು ಮಹತ್ತ್ವ 
ದ್ವೇಬುವನ್ನು ... ಕಲೆ, ಸಂಸ್ಕೃತಿ, : ದಾನ ಎಲ್ಲವೂ ಒಂದೆ 
ಕೊರಳಿನಿಂದ ಸಾರುತ್ತಿವೆ (೪೭೫. 000). ಪ. [ವೀಶೈ] ಅತಿಪವಿತ್ರ 
ವಾದ ಕ್ಷೇತ್ರ; ಮಹಾಪುಣ್ಯಸ್ಥಳ : ಚೆನ್ನಯ್ಯನ ಮಗ ನಾನು 
ಕೂಡಲಸಂಗನ ಮಹಾಮನೆಯೊಳು ಧರ್ಮಸಂತಾನ ಭಂಡಾರಿ ಬಸವಣ್ಣನು 
(645: ಆ); | ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರ 
ದೆಂದು ಕರ್ತನಟ್ಟಿದನಯ್ಯಾ ಒಬ್ಬ ಶಿವಶರಣನ (6ರತ0- ೨33-0008). 
೩. ಕಲ್ಮಾಣಪಟ್ಟಣದಲ್ಲಿದ್ದ ಬಸವಣ್ಣನವರ ಮನೆ.--ನಿವಾಸ ; 
p ದೇಶದ ನಾನಾಭಾಗಗಳಿಂದ ಕಲ್ಯಾಣಕ್ಕೆ ಬರುತ್ತಿದ್ದ ಶರಣ 
ಸಮೂಹಕ್ಕಾಗಿ ದಾಸೋಷಕಾರ್ಯ, ಶರಣರ ಪೂಜಾಕಾರ್ಯ 


ಮಹಾಮಹ ೭೦೦೨ ಮಹಾಮಾತ್ರ 


ಮುಂತಾದುವು ನಡೆಯುತ್ತಿದ್ದ ಸ್ಥಳ : ಗುಹೇಶ್ವರನ ಶರಣ ಸಂಗನ 
ಬಸವಣ್ಣನ ಮಹಾಮನೆಯ ಕಂಡು ಧನ್ಮನಾದೆನು ಕಾಣಾ (ಅ6ತ. ೨3೩- 
9೦0೮); ನಿಮ್ಮ ಶರಣ ಸಂಗನ: ಬಸವಣ್ಣನ ಮಹಾಮನೆಗೆ ನಮೋ ನಮೋ 
ಎಂದು ಬದುಕಿದೆನು (ಸಕ್ಕ, ೪. ೨೭೪-6೬೬). ೪. (ಆಲಂ) ಅರಿವಿನ 
ಮನೆ,--ನೆಲೆ; ಜ್ಞಾನದ ಸ್ಥಾನ : ಮಹುಮನೆಯ ಮಂಟಪದಲ್ಲಿ 
ನಾಲ್ಕು ನಡುವಣ ಕಂಭದ ನಡುವಣ ಕಂಭದಲ್ಲಿ ಒಂದೊಅಲೆ ಮನೆಯ 
ಮಾಡಿತ್ತು. (683: 343-06). ಮಹಮನೆ : ೨. ಮಲ್ಲಿಕಾರ್ಜುನನ 
ಮಹಮನೆಯ ಶೋಭನಕೆ ತಳುವಿಲ್ಲದೀ ವೈಶಾಖಪೌರ್ಣಮಿಗೆ ಬೇಗ 
ದಿಂದೆಲ್ಲವಳವಡಬೇಹುದು (ಸಿದ್ಧರ. ೪-೪6); ಮರ್ತ್ಮವನ್ನೆ ಸ್ನ ಮಹಮನೆಯ, 
ಗೈದ ಮೃತ್ಯುಂಜಯನ ಚರಣ (ನಂಬು, ೩೬-೪): ಹ. ಅರಮನೆಯಂ 
ಪೊಅಮಟ್ಟು ತನ್ನ ಮಹಮನೆಗೆ ಬಪ್ಪಲ್ಲಿ (೧46. ೬೬); ಈ "ಮಹ 
ಮನೆ'ಯು ಬಸವಣ್ಣನವರ ಪ್ರಸಾದನಿಲಯವಿರಬೇಕು (ಕತ್ಮಶಾ- ೦೩೬)- 
ಮಾಮನೆ ; ೩. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ. 
ಕ್ಷೇತ್ರವೇ ಅವಿಮುಕ್ತಕ್ಷೇತ್ರವಯ್ಯ ಇದು ಕಾರಣ ನಿಮ್ಮ ಶರಣ ಬಸವಣ್ಣನ 
ಮಾಮನೆಗೆ [ಊಾ೫೦. ಶ್ರೀಪಾದಕ್ಕೆ) ನಮೋನಮೋ ಎಂದು ಬದುಕುವೆ 
ನಯ್ಯಾ (ಕುಶಾಸಾ- 0೩-9೬). [ಜುಹು ಮನೆ] 

ಮಹಾಮಹ (ಗು). ೧- ಬಹುಬೆಲೆಯುಳ್ಳ ; ಅತ್ಯಂತ ಶ್ರೇಷ್ಠವಾದ : 
ಅಲ್ಲಿಯ ಮಹಾಮಹಸಂಪದಂ , . . ಮಿಳರ್ದ ಕೇತನರಾಜಿ ಕರಂ ವಿರಾಜ 
ಸಲ್‌ (ಎ3, x1, &&0-೩1 ) ; ಮಹಾಮಹಟಿತ್ತನ ಮನ್ಮಥಾರಿ 
ರೂಪನ ಚಿಕವೀರದೇವನ . , . ಕೊಂಡಾಡಿ ಕೂರ್ಮೆಯಿಂದಿಂತೆಂದರ 
(೫886. ೦-೬೭). (ನಾ). ೨. ದೊಡ್ಡ ಉತ್ಸವ, ಹಬ್ಬ. ೩. [ಜೈನ] 
“ಚತುರ್ಮುಖಮಂಟಪದಲ್ಲಿ ಮಕುಟಬದ್ಧರಾಜನು ಮಾಡುವ 
ಜಿನೇಶ್ವರನ : ಮಹಾಪೂಜೆ” (ಅತೆ. ಕೈತರಾಂಳಾಸಿಕ ಕೋಕ); 
ಜಿನಭವನದೊಳೆಂಟುದಿವಸಂಬರಂ ಮಹಾಮಹಮೆಂಬ ಜಿನಮಹಿಮೆಯಂ. 
ಮಹಾವಿಭೂತಿಯಿಂ ಮಹಾಬಲಂ ಮಾಡಿದಿಂಬಬ'ಯಂ (60. ೨-೪೯ ವ); 
ಮುಖ್ಯ ಸೌಖ್ಯಭಾಜನೆನಮರಂ ತ್ರಿಲೋಕತಿಲಕಂಗೆ  ಮಹಾಮಹಮಂ. 
ಪೊಣರ್ಚಿದಂ (ಉಕಿತ್ಯ: ಓಂ); ಜನ್ಮನಕ್ಷತ್ರವೂ ವರ್ಷವರ್ಧನಮಹಾ 
ಮಹವೂ ಕೂಡಿದುಗ ಪುದಲ್ನಾಡರಾಷ್ಟ್ರದಲ್ಲಿ ಕೋದೆಂಜೆರುವು ಎಂಬ ಗ್ರಾಮ 
ವನ್ನು - * - ಕೊಟ್ಟನು (ಕಣಣ, ova). [ಸಂ.] 

ಮಹಾಮಹಿಮ (ನಾ). ೧. ಅತಿಶಯವಾದ ಮಹತ್ತ್ವ, - ಘನತೆ: 
ಸಮಸ್ತಲೋಕಶಿಖಾಮಣಿ  ಮಹಾಮಹಿಮಪ್ರಾಪ್ತರೆಬುದು ಲೋಕಂ 
(3ನಾರೆ. ೦-೦). ೨. ಬಹುಶ್ರೇಷ್ಠನಾದವನು ; ಮಹಾಘನವಂತ : 
ಶಂಕೆಯಿಲ್ಲದ ಮಹಾಮಹಿಮ ನೋಡಯ್ಯಾ ಕೂಡಲಸಂಗನ ಶರಣನುಪಮಾ 
ಶೀತ ನೋಡಯ್ಯಾ (916,629) ; ದುರ್ವಾರೆಸಂಸಾರಸಾಗರಮಂ 
ದಾಂಟಿಸುವಾ ಮಹಾಮಹಿಮನಂ ಪೆತ್ತಂಗಿದೇಂ ಚಿತ್ರಮೇ (ಇಗೂ. ೩-೦೦), 

[ ಸಂ, ಮಹಾಮಹಿಮನ್‌ ] 

ಮಹಾಮಹಿಮೆ (ನಾ). ಇ ಮಹಾಮಹ ೨: ಜಗಜ್ಜನಜಂಗಮಕಲ್ಪ 
ವೃಕ್ಷಂ ಕಲ್ಪವೃಕ್ಷಮೆಂಬ ಮಹಾಮಹಿಮೆಯಂ ಮಹಾಪೂತಜಿನಾಲಯದೊಳ್‌ 
ಮುನ್ನಂ ಮಾಡಿ (ಕೆಂಫು. ೪-೩೦ ನ). [<ಸಂ. ಮಹಾಮಹ] 

ಮಹಾಮಹೋಪಾಧ್ಯಾಯ (ನಾ). ೧. ಹಿರಿಯ ಅಥವಾ ಶ್ರೇಷ್ಠನಾದ 
ಬೋಧಕ. "- ಶಿಕ್ಷಕ... ೨. ಹಿಂದಿನ ಕಾಲದಲ್ಲಿ ರಾಜ್ಯದ ಆಡಳಿತ 
ಗಾರರು ಭರತಖಂಡದಲ್ಲಿ ಉದ್ದಾಮ(ಸಂಸ್ಕೃತ)ವಿದ್ವಾಂಸರಿಗೆ 
ಕೊಡುತ್ತಿದ್ದ ಒಂದು ಬಿರುದು: ಇವೊತ್ತು ನಿಜವಾದ ಮಹಾ 
ಮಹೋಪಾಧ್ಯಾಯನನ್ನು ನೋಡಿದೆ 1 (ಗ: ೩೭೦)- [| 

ಮಹಾಮಾಂಡಳಿಕ (ನಾ): - ಮಹಾಮಂಡಲೇಶ್ವರ : ಸಗರಂ , . , 
ಚುವಿಸಾಕರಸುವರ್ಣನುಮೆನಿಸಿ ಪದಿನೆಂಟುಲಕ್ಷಪೊರ್ವೆ ಕುಮಾರಕಾಲಂ ಪೋಗೆ 


36 


ಮಹಾಮಾಂಡಳಿಕನಾಗಿ ಮತ್ತಂ: ಪದಿನೆಂಟುಲಕ್ಷಪೂರ್ವೆಯಿಂ ಸಕಲಚಕ್ರವರ್ಶಿ 
ಯಾಗಿರ್ದಂ (ಊೀನಸಂ. ೧೬-೮). [ಹಂ. ಮಹಾಮಾಂಡಲಿಕ] 

ಮಹಾಮಾಂಸ (ನಾ). ೧. ಮನುಷ್ಯದೇಹದ ಮಾಂಸ; ನರಮಾಂಸ : 
ನಿಜಜೀವಂ ಪರಲೋಕದೊಳ್ಳಿ ಜಮಹಾಮಾಂಸಂ ಪಿಶಾಚಾಸ್ಯದೊಳ್‌ . . . 
ನಿಜಕಾಯಂ ಕುರುಭೂಮಿ:ಯೊಳ್ಳಿಲಸೆ (ಗರಾಯು- 8-8); ಅಗ್ನಿಕುಂಡದಲ್ಲಿ 
ಸುಡುತ್ತಿದ್ದ ಮಹಾಮಾಂಸದ ವಾಸನೆ ಎಲ್ಲೆಲ್ಲೂ ಹರಡಿ, ರಾಜಧಾನಿಯೆಲ್ಲ 
ತ್ಮಶಾನಧೊಮಮಯವಾಯಿತು (೫556. «90). ೨. ನರಮಾಂಸವೆನ್ನು 
ವುದನ್ನು ತಿಳಿಸಲು ವ್ಯಂಗ್ಯವಾಗಿ ಉಪಯೋಗಿಸಿರುವ ಪರ್ಯಾ 
ಯೋಕ್ತಿ : » ನರಮಾಂಸಮಂ ಮಹಾಮಾಂಸಮೆಂದು ನರಮಾಂಸ 
ಬಲಿಯಂ ಮಹಾಮಾಂಸಬಲಿಯೆಂದು ದೀರ್ಥನಿದ್ರೆಯಂ ಮಹಾನಿದ್ರೆ 
ಯೆಂದು ದೀರ್ಫಪ್ರಾಣಮಂ ಮಹಾಪ್ರಾಣಮೆಂದು ಸ್ನುಹಿದೃಕ್ಷಮಂ 
ಮಹಾವೃಕ್ಷಮೆಂದು ನುಡಿವಂತೆ ಭೀಮನಂ ಮಹಾರಥನೆಂದು ನುಡಿ 
ಯಲ್ತಕ್ಕುದೆ ವಲಂ (ಗಣಡು. ೩-೫೭ ಐ). [ಸಂ..] 

ಮಹಾಮಾತುಶ್ರೀ (ನಾ). ರಾಜಮಾತೆ ಮುಂತಾದವರನ್ನು ಸಂಬೋಧಿ 
ಸುವಾಗ ಗೌರವಸೂಚಕವಾಗಿ ಬಳಸುವ ಶಬ್ದ; ಕಳಲೆ ಶ್ರೀ ಲಕ್ಷ್ಮೀ 
ಕಾಂತಸ್ಥ್ಯಾಮಿಯವರ ದೇವಸ್ಥಾನಕ್ಕೆ ಮಹಾಮಾತುಶ್ರೀ ಲಕ್ಷ್ಮಂಮಣಿಯವರ 
ಸೇವೆ (ಯ್ಮ60- ೦೯೪೬, ೩5-0; 1750). 

[<ಸಂ, ಮಹುಮಾತುಃಶ್ರೀ, ಮಹಾಮಾತೃಶ್ರೀ] 

ಮಹಾಮಾತೃಶ್ರೀ (ನಾ)- = ಮಹಾಮಾತುಶ್ರೀ : ಸಿಂಹಾಸನದಲ್ಲಿ 
ಮುಹೂರ್ತಮಾಡಿರುವ ದೊರೆಗಳವರಂ ನೋಡಬೇಕೆಂಬ ಇಚ್ಛೆಯಿಂದ 
ಮಹಾಮಾತ್ಮಶ್ರೀಯವರು ಮೊದಲಾದ. ಅಂತಃ ಪುರಸ್ಕ್ರೀಜನರೆಲರೂ ತಮ್ಮ 
ತಮ್ಮ ಮರ್ಯಾದಃನುಸಾರವಾಗಿ ಸಿಂಹಾಸನಕ್ಕೆ ನಮಸ್ಕರಿಸಿ ಅಂತಃಪುರಕ್ಕೆ 
ತೆರಳಲು (ವುಶಾನಂ- 1, ೬೫), [೫ಂ.] 

ಮಹಾಮಾತೋಶ್ರೀ (ನಾ). ಇ ಮಹಾಮಾತುಶ್ರೀ : ಮಹಾಮಾಶೋ 
ಶ್ರೀಯವರಿಗೆ ಈ ನನ್ನ ಭಕ್ತಿಪೂರ್ವಕ ವಿಜ್ಞಾಪನೆಯನ್ನು ತಿಳಿಸಬೇಕು 
(408: ೪೩). [ಅ ಇದು 'ಮಹಾಮಾತೃಶ್ರೀ' ಎನ್ನುವುದರ ಅಶುದ್ಧರೂಪ] 

ಮಹಾಮಾತ್ಮ (ನಾ)- ಪ್ರಧಾನನಾದ ಅಮಾತ್ಯ ; ಸಚಿವಶ್ರೇಷ್ಠ : 
ಹೊಯ್ಸಳರಾಜ್ಕದ ಮಹಾಮಾತ್ಯನಾಗಿ ನನಗೆ ಇಲ್ಲಿ ಕುಳ್ಳಿರುವ ಅರ್ಹತೆಗೆ 
ಇರುವಷ್ಟೇ ಗೌರವ ನಿಮ್ಮದೂ ಅಲ್ಲವೆ? (468. 1); ಮಹಾಮಾತ್ಮರು 
ಮಾತನಾಡಲು ಇಚ್ಛೆಸುತ್ತಿರುವರೆಂದು ತಿಳಿದ ಸಭೆ ನಿಶ್ಶಬ್ದವಾಯಿತು. 
(msn. 1) [8] 

ಮಹಾಮಾತ್ರ (ಗ). ೧. ಅಳತೆಯಲ್ಲಿ ದೊಡ್ಡದಾದ. ೨. ಅತಿ 
ಶ್ರೇಷ್ಠವಾದ: (ನಾ). ೩. ಪ್ರಧಾನನಾದ ಅವಣತ್ಯ : “ ಮಹಾ 
ಮಾತ್ರನೆನಲುಂ ಪ್ರಧಾನನಕ್ಕುಂ ” (ಕು4ಗರಾ- ೭೪-8); ರಾವಣನ ಸಾಮಂತ 
ಯೋಧಮಹಾಮಾತ್ರಾದಿಗಳ್‌ ರಾಮಲಕ್ಷ್ಮಣರಂ ಬಂದು ಕಾಣೆ (ಣ್ಯ. 
409. 9. ಗಜಶಾಲೆಯಂ ಮುಖ್ಯಸ್ಥ; ಮಾವಟಿಗರ ಯಜ 
ಮಾನ : ತದೀಯಾನೇಕಪಮಹಾಮಾತ್ರಂ ರಾಜಗುಪ್ತನೆಂಬೊನಾತನಧೀತ 
ಸಕಳಶಂಸ್ಕ್ರನಾಗಿಯುಂ ವಿತ್ತಹೀನಂ (ತಾಂತಿತೆ. ೪-6 2). ೫. ಮಾವುತ; 
ಮಾವಟಿಗ :: “ ಗಜಾಜೀವಃ, ಮಹಾಮಾತ್ರಃ - ಈ ೨ ಆನೆಯ 
ವೈದ್ಯಂ” (ಶಂಯು.`&6-ಟಿ) ; ಐ ' ಹಲಾಯು " ಟೀಕಿನಲ್ಲಿರುವ 
'ಆನೆಯ ವೈದ್ಯ' ಎಂಬ ಅರ್ಥ ತಪ್ಪಾಗಿದೆ. “ ಗಜಾಜೀವ ' ಹೋ ; 
ಪಡಿಯಆಂ ಫೊಡೆವಟ್ಟು ಮಹಾಮಾತ್ರಂ[ಣಣ- ತ್ಯಂ] ಬಾಗಿಲೊ 
ಳ್ಹಂದಿರ್ದಪನೆನೆ ಬರವೇಟಕಿಂಬುದುಮಾರೋಹಕಂ ಬಂಡು (ree. 
6-35 5)-೩, ೫: ಪ್ರತುರಣಂ ನಾವೆಯೊಳ”, ರುಕ್ಷಮಾಕುತೆ ಮಹಿಯೊೇ 
ಮಹಾಮಾತ್ರವರ್ತನಂ ಸೃಣಿಸೊಳಲ್ಲದಿಲ್ಲಮೆಲ್ಲಿಯುಂ [oe ೬-೪ ಠ)- 

[ಸಂ.] 


ಮಹಾಮಾಯೆ 


ಮಹುಮಾಯೆ (ನಾ). ೧. ಹೆಚ್ಚಾದ ಭ್ರಮೆ,-ಭ್ರಾಂತಿ. ೨. ಪ್ರಪಂಚವು 
ವಾಸ್ತವಿಕವೆಂಬಂತೆ ಸೃಷ್ಟಿಸಲು ಕಾರಣವಾದ ಮಾಯೆಯ ಶಕ್ತಿ: 
ಹರಿ ಮಹಾಮಾಯೆ ತಾನೆಂದು ಒರೆವನಲ್ಲದೆ -ನಿಜವನೊರೆಯನು (ಂಸಪ್ಯ- 
೫೬-೬): ೩, ದುರ್ಗೆಯ ಹೆಸರುಗಳಲ್ಲಿ ಒಂದು. 

[ಸಂ. ಮಹಾಮಾಯಾ] 

ಮಹಾಮಾರಿ (ನಾ)-.೧. ದುರ್ಗೆಯ ಒಂದು ಹೆಸರು. ೨. ಸಾವನ್ನು 
ಉಂಟುಮಾಡುವಂಥ ಪ್ಲೇಗು, ಕಾಲರಾ ಮುಂತಾದ ಭಯಂಕರ 
ವಾದ ಅಂಟುರೋಗ : ತಂಗಳ ಅಥವಾ ಹಳಸಿದ ಅನ್ನವನ್ನು ತಿನ್ನುವ 
ವನಗಾದರೂ ಮಹಾಮತಾರಿಯೂ ಮತ್ತುಳಿದ ರೋಗಗಳೊ ಬೇಗನೆ 
ಬರುತ್ತವೆ (ಅಕಕ, 0೨೬. [ಹಂ. ವಂಹಾಮಾರೀ] 

ಮಹಾಮುದ್ರೆ (ನಾ). [ಯೋಗ] ಪೂಜೆ ಮತ್ತು ಜಪಾನುಷ್ಮಾನದಲ್ಲಿ 
ಬಳಸುವ ಒಂದು ಬಗೆಯ ಹಸ್ತ ಮತ್ತು ಪಾದವಿನ್ಮಾಸ ; ಮಂತ್ರ; 
ಶಾಸ್ತ್ರಪ್ರಸಿದ್ಧವಾದ ಒಂದು ಬಗೆಯ ಹಸ್ತ ಮಂತ್ತು ಪಾದಮುದ್ರೆ: 
ಅಸ್ತ್ರಮುದ್ರೆ ಚಕ್ರಮುದ್ರೆ ಮಹುಮುದ್ರೆ . - . ಸಂಹಾರಮುದ್ರೆಯೆಂಬ 
ಸಕಲಮಂದ್ರಾಲಕ್ಷಣವನಲ್‌ದು (0೮: ೯4); ಆಸನಗಳಲ್ಲದೆ ಆಸನಗಳಿಂದ 
ಬೇರೆಯಾಗದೆ ಇರುವ ಕೆಲವು ಕ್ರಿಯೆಗಳುಂಟು. ಅವುಗಳನ್ನು ಮುದ್ರೆ 
ಗಳೆಂದು ಹೇಳುತ್ತೇವೆ, ಅಶ್ವಿನೀಮುದ್ರಾ, ಮಹಾಮುದ್ರಾ ಮೊದಲಾದು 
ವುಗಳು ಕ್ರಮವಾದ ಅಭ್ಯಾಸದಿಂದ ವಿಚಿತ್ರಫಲಗಳನ್ನು ಕೊಡುವವುಗಳಾಗಿ 
ರುತ್ತದೆ (೫ರದ. ೧೫೮). [ಹಂ. ಮಹಾಮುದ್ರಾ] 

ಮಹಾಮುನಿ (ನಾ). ೧. ಶ್ರೇಷ್ಠನಾದ ಖಷಿ : ಮಾರ್ಕಂಡೇಯ ಮಹಾ 
ಮುನಿ ಸ್ವೇಚ್ಛಾಮರಣಿಯೆನಿಸಿಕೊಂಡನಲ್ಲದೆ. ಲಿಂಗದ ನಿಜವನಜಾಯನು 
(86. ೬): ೨. ಬುದ್ಧ. ೩. ಅಗಸ್ತ್ಯಯಷಿ. ೪. ಕೊತ್ತುಂಬರಿ 
ಗಿಡ ಮತ್ತು ಅದರ ಧಾನ್ಯ. [ಸಂ.] 

ಮಹಾಮುಸ್ತೆ (ನಾ), ಒಂದು ಬಗೆಯ ಸಸ್ಯ; ಭದ್ರಮುಸ್ತೆ : 
“ಭದ್ರಮುಸ್ತಾ-ಮಹಾಮುಸ್ತೆ” (೬4. ರಂಂ). [ಸೆಂ. ಮಹಾಮುಸ್ತಾ] 

ಮಹಾಮೆಕ್ಕೆ (ನಾ): ಒಂದು ಬಗೆಯ ಮೆಕ್ಕೆಗಿಡ: ಕಕ್ಕಿಯೆಳನಾಗ 
ಮಹಾ[ಣ೫ಂ: ಮಹರ]ಮೆಕ್ಕೆ .... ಲೊಕ್ಕಿಯೆನಿಪ್ಪವಜ  ಬೇರ್ಗಳಂ 
ಕೊಂಡು (ಏನರ: ೦೬-೩೭): [ಮಹಾ 4 ಮೆಕ್ಕೆ) 

ಮಹಾಮೇದ (ನಾ): = ಒಂದು ಬಗೆಯ ಔಷಧೀ ಸಸ್ಯ: ಮಹಾ 
ಮೇದ (ಮೃಗ. 80-೯3). [ಸಂ.] 

ಮಹಾಮೇದೆ (ನಾ). ಇ ಮಹಾಮೇದ : “ ವಸುಚ್ಛಿದ್ರಾ- ಮಹಾ 
ಮೇದೆ” (ಓ50- 090): ಕಾಕೋಳಿ, ಮೇದೆ: ಮಹುಮೇದೆ . . . 
ಚೂರ್ಣಿಸಿ ಹಾಕಿ ಕಾಸಿ ಹದದಲ್ಲಿ ಇಳುಹಿ . - - ಸೇವಿಸಲು . 
ಉನ್ಮಾದ ಪರಿಹರವಹಳಿದು (ಕೈಶ್ಯಸಾ- ೫, ೩೪): [ಸಂ. ಮಹಾಮೇದ] 

ಮಹಾಮೋಹ (ನಾ). [ತತ್ತ್ವಶಾ] ಅಜ್ಞಾನದ ಐದುವಿಧಗಳಲ್ಲಿ 
ಒಂದುಪ್ರಕಾರ : ಅಜ್ಞಾನವು ತಮಸ್ಸು, ಮೋಹ, ಮಹಾಮೋಹ್ಮ 
ತುಮಿಸ್ರ, ಅಂಧತಾಮಿಸ್ರ ಎಂದು ಐದು ವಿಧ. ... ವಿಷಯಗಳಲ್ಲಿರುವ 
ಆಸಕ್ತಿಯೇ ಮಹಾಮೋಹ (ತತ್ತ: ೩೨೦)- [ಸಂ-] 

ಮಹಾಯಜ್ಞ (ನಾ). ೧. ದೊಡ್ಡಯಾಗ. ೨. ಗೃಹಸ್ಥನು ದೇವತೆ 
ಗಳ ಪೀತೃರ್ಥವಾಗಿ ಪ್ರತಿದಿನವೂ ಮಾಡಬೇಕಾದ. ಧಾರ್ಮಿಕ 
ಕೃತ್ಯ: * ಪಂಚಮಹಾಯಜ್ಞ ' ಪರಾ. [೫೦.7 

ಮಹಾಯಾತ್ರೆ (ನು). (ವಾರಣಾಸಿ ಮುಂತಾದ ಕಡೆಗಳಿಗೆ ಮಾಡುವ) 
ಪವಿತ್ರವಾದ ಯಾತ್ರೆ,-.ಪ್ರಯಾಣ : ಅವರು ಮಾಡುವ ಭೋಜನವು 
ಆ ಪರಮಾತ್ಮನಿಗೆ ನೈವೇದ್ಯವು ; ತಿರುಗುವುದೆಲ್ಲಾ ಮಹಾಯಾತ್ರೆ (869: 
30) [ಸಂ. ಮಹಾಯಾತ್ರಾ] 

ಮಹಾಯಾನ (ನಾ) ೧- ದೊಡ್ಡವಾಹನ. ೨. [ಬೌದ್ಧ] ಬೌದ್ಧಮತದ 


೭೦೦೩ 


ಮಹಾರಥ 


ಒಂದು ಶಾಖೆ ; ಈ ಮಾಧ್ಯಮಿಕಸಂಪ್ರದಾಯಕ್ಕೆ ಮಹಾಯಾನ 
ವೆಂದೂ; ಯೋಗಾಚಾರ ಸಂಪ್ರದಾಯಕ್ಕೆ ಹೀನಯಾನವೆಂದೂ ಹೆಸರುಗಳು 
ಉಂಟಾದುವು (ಹಿಂರಾಾ- 38) ; ಮಹಾಯಾನದಲ್ಲಿ' ಐತಿಜಾಸಿಕಪುರುಪ 
ಗೌತಮಬುದ್ಧನನ್ನು ಅವತಾರಪುರುಷನೆಂದು ಪರಿಗಣಿಸಿ ಆವನಿಗೆ ದೇವತ್ವದ 
ಪಟ್ಟವನ್ನು ಕಟ್ಟಲಾಯಿತು (1೫9. 0೦೪); ನಿರ್ವಾಣಕ್ಕೆ ಹೆಚ್ಚು ಜನರನ್ನು 
ಒಯ್ಯುವ ಯಾನವಾದ್ಮೆರಿಂದ ಇದಕ್ಕೆ 'ಮಹಾಯಾನ'`ವೆಂದೂ ಕೇವಲ 
ಕೆಲವೇ ಜನರನ್ನು ನಿರ್ವಾಣಕ್ಕೆ ಒಯ್ಯುವ ಯಾನವಾದ್ದರಿಂದ ಅದಕ್ಕೆ 
'ಹೀನಯಾನ'ವೆಂದೂ ವ್ಯವಹರಿಸುವುದು ರೂಢಿ (ಉರ. 309). [ಸಂ.] 
ಮಹಾಯುದ್ಧ (ನಾ). ರಾಷ್ಟ್ರ, ರಾಷ್ಟ್ರಗಳಿಗೆ ನಡೆಯುವ ಘೋರವಾದ 
ಯುದ್ಧ, ಕಾಳೆಗ : ಜಗತ್ತು ಮಹಾಭೀತಿ ಕಳವಳಗಳಿಂದ ಎದುರು 
ನೋಡುತ್ತಿದ್ದ ಪೀಡೆ. ದ್ವಿತೀಯ ಮಹಾಯುದ್ಧವೆಂಬ ಹೆಸರಿನಿಂದ ಅಂದ್ಳು, 
ಹೀಗೆ ಆರಂಭವಾಯಿತು (ಕುಶಾಯು, ೩೦)- [ಸ0.] 
ಮಹಾಯೋಗ (ನಾ)- ಸ್ಥಿರವಾದ ಧ್ಯಾನ: ತನಗಾವ ಹಾನಿಯು 
ಇಲ್ಲದೊಂದೇ ಪ್ರಕಾರಮಾದ ಪ್ರತ್ಯಗಾತ್ಮಬ್ರಹ್ಮದಲ್ಲಿ ಮನೋಲಯ 
ವಹುದೇ ಮಹಾಯೋಗಮಕ್ಕುಂ (ಏನೇ: ೩೦)- [Xo] 
ಮಹಾಯೋಗಿ (ನಾ). ೧. ಶ್ರೇಷ್ಠನಾದ ಯೋಗಿ: ಆ ಮಹಾಯೋಗಿ 
ಗುಣಂಗಳಂ ಪಾಲಿಸಿದನೀ ಮಹಾಭೋಗಿ ನೆಲನಂ ಪರಿಪಾಲಿಸಿದಂ (60ಫ್ರ. 
೬-3೪ ವ); ಸನಕ, . . ಸನತ್ಸುಜಾತರೆಂಬ ಬ್ರಹ್ಮನ ಮಾನಸಪುತ್ರರಾದ 
ಮಹಾಯೋಗಿಗಳು ವೈಕುಂಠಕ್ಕೆ ಬಂದರು (ನಿತ. 19, ೦೨)- ೨. ಶಿವ. 
೩. ವಿಷ್ಣು. ೪. ಕೋಳಿ. (ಸಂ. ಮಹಾಯೋಗಿನ್‌] 
ಮಹಾರಜತ (ನಾ). ೧. ಚಿನ್ನ; ಬಂಗಾರ : “ಗೈರಿಕ ನಿಷ್ಕ ಹಿರಣ್ಯ ಮಹಾ 
ರಜತ ಸ್ವರ್ಣ ಕರ್ಬು ರಾಷ್ಟ್ರಾಪದಮಿನ್ನೋರಂತಆ್‌ ಜಾಬೂನದಮಾರಯೆ 
ಗಾಂಗೇಯ ಶಬ್ದಿತಂ ಕಲ್ಯಾಣಂ” (ಕಸ್ತುಕೋ. 3೪-೬). ೨. ಭಾರವಾದ 
ಒಂದು ಬಗೆಯ ಬಿಳಿಯ ಲೋಹ ; ಪ್ಲಾಟಿನಂ: 'ಮಹಾರಜತ 
(ಪ್ಲಾಟಿನ)ವೆಂಬ ಧುತುವು ಎಂಥಾ ಕಿಚ್ಚಿನೊಳೆಗೂ ಕರಗುವುದಿಲ್ಲ (ಸುಂಂಯ. 
1-00). [೫,1 
ಮಹಾರಜನ (ನಾ). ೧- ಕುಸುಬೆಯ ಗಿಡ ಮತ್ತು ಅದರ ಹೂವು ; 
“ಮಹಾರಜತ £ನ 0, ಕುಸುಂಭಂ-ಈ ೨ ಕುಫುಂಬೆ”(ಶರಾಯು. 000-8೬೬); 
*“ಕಮಲೋತ್ಪರಂ, ಕುಸುಂಭಂ, ವಹ್ನಿಶಿಖಂ, ಮಹಾರಜನಂ-೪ ಕುಸುಂಬಾ 
ಬಣ್ಣದ ಹುವ್ಪು” (ಸಕ್ಕಾಂತಿ- ೩0) - ೨. ಚಿನ್ನ. [೫ಂ.] 
ಮಹಾರತ್ನ (ನಾ). ಶ್ರೇಷ್ಠವಾದ ಮಣಿ ; ಅಮೂಲ್ಯವಾದ ರತ್ನ. 
[ಸಂ.] 
ಮಹಾರಥ (ನಾ). ೧. ದೊಡ್ಡರಥ. ವಿ. ರಥದಲ್ಲಿದ್ದುಕೊಂಡೇ 
(ತನ್ನನ್ನೂ ತನ್ನ ಸಾರಥಿಯನ್ನೂ ಕುದುರೆಗಳನ್ನೂ . ರಕ್ಷಿಸಿ 
ಕೊಂಡು) ಏಕಾಂಗಿಯಾಗಿ ಹತ್ತುಸಾವಿರ ಯೋಧರೊಡನೆ ಯುದ್ಧ 
ಮಾಡುವವನು : ರಥಿಗಳನಗ್ರಸ್ಥಿ ತಸಾರಥಿಗಳನಿಸೆ ಸೀರಪಾಣಿ ಸಲೆ ರಥದ 
ಮನೋರಥದೊಡನೆ ಮಡಿದರಂದೆತಿರಥ ಸಮರಥರಾ ಮಹಾರಥಾರಾರ್ಧರಥ 
ರ್ಕ೪೯ (ಉಕ. 9-02); ಅನಿಲಜನುಂ ಧೃಷ್ಟದ್ಯುಮ್ಮನುಮಂತಕತನಯನುಂ. 
ಮಹಾಸಾತ್ಮಕಿ ಮತ್ಸ್ಯ ನ ಸೂನು ಶಿಖಂಡಿ ವ್ಯಾಸನ ಮತದಿಂದಜುವರುಂ 
ಮಹಾರಥರಲ್ಲೇ (ಕಂಡು. ೩-೩೦) ; ಭೀಷ್ಮ, . . ವೀರಕರ್ಣ ದ್ರೋಣ 
ಗೌತಮ ಭೂರಿಬಲ ಗುರುಸೂನೆ ಶಕುನಿ ಮಹಾರಥಾದಿಯ ಕೂಡಿಕೊಂಡನು 
ನರನ ಸಂಗರಕೆ (ಕನ್ನಾ: ೩-2೨೭). ೩. ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ 
ನಲವತ್ತನೆಯ. ಸ್ಮಾನ ಮತ್ತು ನಲವತ್ತು ಅಂಕೆಗಳಿಂದ ಕೂಡಿದ 
ಒಂದು ದೊಡ್ಡ ಸಂಖ್ಯೆ: ಎಕ್ಕಂ, ದಾಹಂ , , . ರಥ, ಮಹಾರಥ 
೬೬ ಮಹಾಪರಿಮಿತ - ಈ ೪೦ ಸ್ಮಾನದ ಉಗ್ಗಡಣೆ (ೃರತಾ- 6-2೬) - 
[ಸಂ.-] 


ಮಹಾರಾಜ 


ಮಹಾರಾಜ (ನಾ). ೧. ರಾಜಶ್ರೇಷ್ಠ ; ಅನೇಕ ರಾಜರಲ್ಲಿ ಮುಖ್ಯ 
ನಾದವನು ; ಚಕ್ರವರ್ತಿ ; ಸಾಮ್ರಾಟ : ಸ್ವಸ್ತಿಶ್ರೀಗೊಂಗುಣಿ ಮಹಾ 
ರಾಜ ಶ್ರೀಪುರುಷ ಪೃಥುವೀರಾಜ್ಯ ವಿಜಯಸಂವತ್ಸರ ಯಿಪ್ಪದಾ ಎಣ್ಬನೆ 
ಯೊಳು ಶಿವಮಾರ ಕದಮ್ಚೂರಂ ಆಳೆ (ಏಕ. ೫, ಕೋಲೆ. ೩-೦; 
153) $ ಮಹಾರಾಜನನ್ನೆರೂ ಬಲ್ಲರು ಆ ರಾಜನು ಆರನೂ ಅಜ್‌ಯನು 
(ಉಂಕೆ. ೫೨೮) ; ಯದುರಾಯರು ಕರ್ಣಾಟಕದೇಶಾಧೀಶ್ವರರಾದ; 
ಈ ಮೈಸೂರು ಮಹಾರಾಜರವರ ವಂಶಕ್ಕೆ ಮೂಲಪುರುಷರಾದರು 
(ಈಶಾ: 3, 4). ೨. ಗುಜರಾಧೀ, ಜೈನ ಮುಂತಾದ ಮತದ 
ಸಾಧುಗಳಂ ಮೊದಲಾದ ಹಿರಿಯರನ್ನು ಸಂಬೋಧಿಸುವಾಗ ಬಳ 
ಸುವ ಒಂದು ಗೌರವಸೂಚಕವಾದ ಶಬ್ದ : *ಮಹಾರಾಜ'ರೆಂಬುದು 
ಮಹಾರಾಷ್ಟ್ರದಲ್ಲಿ. ಸಾಧು ಸಂತರಿಗಿರುವ ಬಿರುದಾವಳಿ ' (ರೀಣರೂ. ೬೭). 
೩. ಅಡುಗೆಯವನು ; ಬಾಣಸಿಗ: ನಾನು ನಮ್ಮ ಮಹಾರಾಜನನ್ನು 
ಕಳಿಸಿ ಕೊಟ್ಟಿದ್ದೇನೆ. ಅವನೇ ಅವರ ಮನೆಯಲ್ಲಿ ಅಡಿಗೆ ಮಾಡುತ್ತಾನೆ 
(ತಂತೇ. ೦೨) ; ದೇಸಾಯರಿಗಾಗಿ ವಿಮಲೆಯು *ಮಹಾರಾಜ' (ಅಡಿಗೆಯವ) 
ನನ್ನು ಕರೆದು ಅಡಿಗೆ ಮಾಡಿಸಿದಳು (46೫. 309), [ಸಂ. ಮಹಾರಾಜನ್‌] 

ಮಹಾರಾಜಯ್ಯ (ನಾ). ಒಬ್ಬಾತನ ಹೆಸರು: ಬಿಮ್ಮಚನೂರ ಮಹಾ 
ಉಜಯ್ಯನುಂ ಮೊಳಿಯನೂರ ದೇವಯ್ಮನುಂ . .. ಧರ್ಮ್ಮರಾಸಿಭಟಾರರ 
ಕಾಲಂ ಕರ್ಚಿ ಕೊಟ್ಟ ಸ್ಥಿತಿ ಯಾವುಡೆನ್ಹೊಡೆ (ಎಕ. ೩1; ಇತ್ರದ: ಹ-೨0 ; 
93))- [ ಮಹಾರಾಜ - ಅಯ್ಯ ] 

ಮಹಾರಾಜರಾಜತ್ರೀ (ನಾ). ಎ ಮಹಾರಾಜಶ್ರೀ- [ಸಂ.] 

ಮಹಾರಾಜಶ್ರೀ (ನಾ). ಗೌರವಾಸ್ಟದರನ್ನು. ಕುರಿತು ಬರೆಯುವಾಗ 
ಬಳಸುವ ಸಾಂಪ್ರದಾಯಿಕ ಹಾಗೂ ಗೌರವಸೂಚಕವಾದ ಮಾತು : 
ಕನ್ನಡದಲ್ಲಿ ., , ಮಹಾರಾಜ ಶ್ರೀ ಮೊದಲಾದ ಶಬ್ದಗಳನ್ನೂ . . - ಪತ್ರ 
ಸ್ವೀಕರಿಸತಕ್ಕವರ ಹೆಸರಿನ ಹಿಂದೆ ಜೋಡಿಸಿ ಬರೆಯುವ ಸಂಪ್ರವಾಯ 
ಉಂಟು (ಯುಂಂಯತ. ೪-69). [ಸಂ. 

ಮಹಾರಾಜಿಕ, (ನಾ). ೧. ವಿಷ್ಣು. ೨. (ಪಾತಾಳಲೋಕದಲ್ಲಿ ವಾಸ 
ಮಾಡುವ) ಉಪದೇವತೆಗಳ ಒಂದು ವರ್ಗ ; “ಅದಿತ್ಯಾಃ - 
ಮಹಾರಾಜಿಕಃ, ಸಾಧ್ಯಾಃ, ರುದ್ರಾಃ, ಗಣದೇವತಾಃ  ಗಣದೇವತೆಗಳ 
ಹೆಸರುಗಳು” (ಸ್ಮತಿ, ಬ). [ಸಂ.] 

ಮಹಾರಾಜಿಕ್ಕ (ನಾ). ದೊಡ್ಡಗೊಂದಲ, - ದೊಂಬಿ, - ಮುತ್ತಿಗೆ : 
ಸಿರುಮಿಸೆಟ್ಟಿಯವರು ದೇವರಾಯ ಮಹಾರಾಯರು ಅಸ್ತ 
ಮಾನಕ್ಕೆ ಸಂದು ಮಹಾರಾಜಿಕವಾದಲ್ಲಿ ಗೂಳೆಯವಾಗಿ ಕೊಡಕಣಿಗೆ ಬಂದು 
(we. ೪111: 846೦. ೦೮-೯: 2449) ; ಶ್ರೀ ವೀರಪ್ರತಾಪ ಅಚ್ಕುತರಾಯ 
ಮಹಾರಾಯರೂ ಸುಖಸುಕಥಾವಿನೋದದಿಂ ಪ್ರ) (ಪೃ)ಥ್ವೀರಾಜ್ಯಂಗೆಯಿ 
ಉ(ವುತ್ತಂ ಯಿರಲು ಮಹಾರಾಜಿಕದಿಂದಲೂ ಬಾದಾವಿಯ ದುರ್ಗಊ 
(ವೂ) - , . ಖಿಲವಾಗಿ ಯಿರಲಾಗಿ (68. ೪. ೧೯-೮; 1533). 

[ಮಹಾ _. ರಾಜಕ] 

ಮಹಾರಾಜ್ಞೆ (ನಾ). ಎ ಮಹಾರಾಣಿ ೧: ಮಹಾರಾಜ್ಞೀ ಮಹಾ 

ದೇವಿಯವರ ಸನ್ನಿಧಾನದಿಂದ ಒಸಗೆ (೫ತಣ. 0). 
[ಸಂ. ಮಹಾರಾಜ್ಞೇ] 

ಮಹಾರಾಣಿ (ನಾ). ೧. ಪಟ್ಟಾಭಿಷಿಕ್ತಳಾದ ರಾಜನ ಪತ್ನಿ; ಪಟ್ಟ 
ಮಹಿಷಿ : ತಮ್ಮ ಮಹಾರಾಣಿಗೆ ತರೆ ಬಾಗಿ ಭಕ್ತಿ ವಿಶ್ವಾಸಗಳಿಂದ ನಮಸ್ಕರಿ 
ಸಿದರು. (ಕಾತರ. ೦೬). ೨. ಒಡತಿ; ಮುಖ್ಯಾಧಿಕಾರಿಣಿ : 
ಯಾವ ರಾಜ್ಯದಲ್ಲಿರಲಿ, ಯಾವ ರಾಜರ ರಾಜ್ಯವಾಗಿರಲಿ, ಅಲ್ಲಿರುವ 
ಮಾಪಿಳ್ಳೆಯವರಿಗೆಲ್ಲಾ “ ಬೀಬಿ * ಯೇ ಮಜಾರಾಣಿ ! (ಉಂಕ್‌. ೨೦೪)- 

[-ಸಂ, ಮಹಾರಾಜ್ಞೀ] 


೭೦೦೪ 


ಮಹಾರಾಷ್ಟ್ರ 


ಮಹಾರಾಣುವೆ (ನಾ). ದೊಡ್ಡಪರಿವಾರ ; ಹಿರಿಯ ಪರಿವಾರ, 
ಮಹಾರಾಣುವೆಯ ಬಿಟ್ಟು ಬಂದು ಮತ್ತೆ ಒಡೆಯರು ಭಕ್ತರಲ್ಲಿ ರಾಣಿವಾಸೆ 
ವೆಂದು ಕಟ್ಟುಮೆಟ್ಟುಂಟೆ (ನೋಳಶು- ೩೭-390). ' [ಮಹಾ 4- ರಾಣುವೆ] 

ಮಹಾರಾಯ. ಮಹರಾಯ, ಮಾರಾಯ (ನಾ). ೧. ಮಹಾರಾಜ ; 
ದೊರೆ: ನೀವವಧರಿಸಿ ಬಿಜ್ಜಳಮಹಾರಾಯ ಬಲ್ಲಿದಂ ಬಸವಯ್ಯ 
ಗಂಜುವೆವು (೧84. ೩6-90); ಈ ಪ್ರಕಾರವಾಗಿ ಹಂಶ್ಚಂದ್ರಮಹಾ 
ರಾಯನು ಕೇಳಲು (ಕರತ. ೪). ೨. (ಆಲಂ) ದೊಡ್ಡಮನುಷ್ಯ ; 
ಗೌರವಾರ್ಹ ವ್ಯಕ್ತಿ ; ಸಂಭಾವಿತ ; ಈ ಸಾವಹಿನ್ಯವಾಗಿ ವ್ಯಂಗ್ಯ, 
ಸಲುಗೆ, ಗೌರವ ಇತ್ಯಾದಿ ಭಾವನೆಗಳನ್ನು ಸೂಚಿಸಿ, ಸಂಬೋಧಿಸು 
ವಾಗ ಬಳಸುವ ಪದ: ಮಹಾರಾಯ, ಆ ಸುರಳಿಯನ್ನು ಗೋಡೆಗೆ 
ಒರಗಿಸಿ ಇಡಬೇಡ (ಕರರ, 13) ; ಒಂದಲ್ಲಾ ಎರಡಲ್ಲಾ ಮೂರು ಬಾರಿ 
ತಿರುಪತಿ ತೋರಿಸಿದ್ರು ಮಹಾರಾಯ ಅಳಿಯಾ (ಶತ್ಕೊಂರ- ೨೨) ; ನಿನ್ನ 
ಚರ್ಮ ವಲ್ಲಾದರೂ ಹೋಗಲಯ್ಯಾ ಮಹಾರಾಯಾ, ಆ ಸಮುದ್ರದ 
ವಿಷಯ ಮೊದಲು ಹೇಳು (ಕಾರಕ, ). ಮಹರಾಯ ; ೨. ಎಲ್ಲಾ 
ವಿಮರ್ಶಕರ ತಲೆ ಮೇಲೆ ಹತ್ತಿ "ಅತ್ಯತಿಷ್ಠದ್ಧಶಾಂಗುಲಂ' ಆಗಿರುವೆಯಂತೆ. 
ಬೇಡ ಮಹರಾಯಾ (ತಂಜು. ೨೬-೨೬) ; ಬರುವುದಿಲ್ಲ ಮಹರಾಯಾ 
(ಮಳೇ: ೬). ಮಾರಾಯ : ೧. ರುಜೇನ್ಹಚೋಟಬ್ರಹ್ಮಮಾರಾಯರ್‌ 
ಇ ಯೂರ ಸೋಮೇಶ್ವರದೇವರ್ಗ್ಗೆ . ., ದರ್ಮದತ್ತಿಯಾಗೆ ಬಿಟ್ಟರ್‌ 
(ಎಕ- x1 ಶಂತಾಶು. ೩೦-೧೨ ; 1007); ಮಾರುಯರೆಮ್ಮ ಕೇರಿಯ ದಾರಿ 
ಯೊಳಂ ಬರ್ಪುದೆಮ್ಮ ಭಾಗ್ಕ್ಮೋದಯಂ (ಇಳು. ೬-೦66) ; ಮಾರಾಯಂ 
ಮೊದಲಿಂ. ನಾಲ್ಮಡಿಯಾಗಿ ದಾನಧರ್ಮಾದಿ ಸತ್ಕಾರ್ಯಂಗಳನೆಸಗಿದಂ. 
(ಅತ. ೩-03) ೨. ನಾರದಮುನಿ ಮಾರಾಯ ಬಂದಿಳಿದ (ಕೋತತ, 
90-8) ; ನಾ ಒಲ್ಲೆ ಮಾರಾಯಾ ನಿನ್ನ ಕಾಫೀ (ರೀತಶ- 11, ೨50); 
ಮಾರಾಯನಾಗಿ ಹೋಗಿ ಬಾರಪ್ಪ (ಕಾಗ. 0೩). ೩; ಗಂಡ; 
“ಪತಿ: ಮಾರಾಯರು ಬೈದರ ಬಾರಾವು ಕಣ್ಣೀರು ಮಾರಾಯರ ತಮ್ಮ 
ಮೈದುನ ಬೈದರೆ ಮಾಡಿಲ್ಲದ ಮಳೆಯು ಸುರಿದಂಗ (ಕನ್ನತಾ, ೯೪) - 

[<ಸಂ, ಮಹಾರಾಜನ್‌] 

ಮಹಾರಾಯತಿ * ಮಹಾರಾಯಿತಿ ' ನೋ. 

ಮಹಾರಾಯಿತಿ, ಮಹರಾಯತಿ, ಮಹಾರಾಯತಿ, ಮಹಾರಾಯ್ತಿ, 
ಮಾರಾಯಿತಿ, ಮಾರಾಯ್ತಿ (ನಾ). ೧. (ಆಲಂ) ದೊಡ್ಡ 
ಮನುಷ್ಯಳು ; ಸಂಭಾವಿತೆ ; p ಸಾಮಾನ್ಯವಾಗಿ ವ್ಯಂಗ್ಯ, ಸಲುಗೆ, 
ಗೌರವ ಇತ್ಯಾದಿ ಭಾವನೆಗಳನ್ನು ಸೂಚಿಸಿ, ಸಂಬೋಧಿಸುವಾಗ 
ಬಳಸುವ ಪದ : ಇಷ್ಟು ಮೊದಲೇ ಏಕೆ ಹೇಳಿ ಬಿಡಲಿಲ್ಲ, ಮಹಾರಾಯಿತಿ? 
(ತೆ ೯0). ಮಹರಾಯತಿ ; ೧. ಹೋಗೇ ಮಹರಾಯತಿ, ಅವನೇ 
ನಾದರೂ ಕೋಫಿಸಿಕೆೊಂಡಾನು ಸದ್ಯ (ರಸ. ೩3೭). ಮಹಾರಾಯತಿ : 
೧. ಹಾಗೆ ಬಾ ಮಹಾರಾಯತಿ. ಕಾರಂಜಿ ನೋಡುವದಕ್ಕಾದರೂ 
ಹೋಗೋಣ (ಜಕ್ಕೊಂದ. ೯6). ಮಹರಾಯ್ತಿ : ೧. ಏ! 
ಮಹಾರಾಯ್ತೀ ತುಸು ತಡೆ (ಕರುಣ: ೧). ಮಾರಾಯಿತಿ ; ೧. ನಿನ್ನ 
ದಮ್ಮಯ್ಯ ಕುಡಿಯೇ ಮಾರಾಯಿತಿ (೫5. ೩೭). ೨. ಮಹಾರಾಣಿ: 
ಆ ಮಾರುಯಿತಿಯುಂ . . . ನಾರಾಯಣನಂ ಮನೋವಾಕ್ಕಾಯವೃತ್ತಿಗಳಿಂ 
ಭಜಿಸುತಿರ್ದಳ್‌ (ಅಮ್ಮು: ೪-೬). ಮಾರಾಯ್ತಿ : ೧..ಹೋ ನಿಯಾ, 
ಇದೆಂಥಾದ್ದು ಮಾರಾಯ್ತಿ (೬44: ೩). 

[ ಮಹಾರಾಯ 4 - ಇತ್ತಿ (ಎ. - ಇತ್ತಿ)] 
'ಮಹಾರಾಯ್ತಿ "ಮಹಾರಾಯಿತಿ' ನೋ. 


ಮಹಾರಾಷ್ಟ್ರ (ನಾ). ೧.  ದೊಡ್ಡದೇಶ: ಈ ಮಹಾರಾಷ್ಟ್ರಕ್ಕೆ ತಾನೀ 
ಭೂಮಿವಲ್ಲಧನಲ್ಲದೇ ಮತ್ತೀ ಮಹಿಯೊಳಿಗೆ ಹೇಳಲಿಲ್ಲ (ಆತು. ೫0-0೭). 


ಮಹಾರಾಷ್ಟ್ರಕ 


೨. ಭಾರತದಲ್ಲಿ ಪಶ್ಚಿಮಭಾಗದಲ್ಲಿ ಇರುವ ಮರಾಠಿದೇಶ ಮತ್ತು 
ಅಲ್ಲಿಯ ಜನ: ಮಹಾರಾಷ್ಟ್ರದ ಸಂಬಂಧವು ಕರ್ನಾಟಕಕ್ಕೆ ಅತಿ 
ನಿಕಟವಾಗಿದೆ (ಪಠಾಹಿ- ೦). [ಸಂ.] 

ಮಹಾರಾಷ್ಟ್ರಕ (ನಾ). = ಮಹಾರಾಷ್ಟ ೧; ೯೯೦೦೦ ಗ್ರಾಮ 
ಗಳನ್ನೊಳಗೊಂಡ ಮೂರು ಮಹಾರಾಷ್ಟ್ರಕಗಳಿಗೆ ಅಧಿಪತಿಯಾದನು| 5 
(೪8೯೬: ೫). ೨: ಮರಾಠಿದೇಶಕ್ಕೆ ಸಂಬಂಧಿಸಿದುದು. [೫0.7 

(ನಾ). ಪ್ರಾಕೃತ ಭಾಷೆಗಳಲ್ಲಿ ಒಂದು ; ಮಹಾರಾಷ್ಟ್ರದ 
ಭಾಷೆ; ಮರಾಠೀಭಾಷೆ: ಆ ಅಪಭ್ರಂಶ 'ಮಹಾರಾಷ್ಟ್ರೀ? ಎಂದರೆ 
ಇಂದಿನ “ಆರಿಯ' ಮಾತಿನ ತಾಯಿ (ಕರ್ತಾಟ- ೦೦೭). [ಸಂ.3 

ಮಹಾರುದ್ರ (ನಾ). ೧. ಶಿವನ ಒಂದು ಹೆಸರು : ಕಾವೇರಿ ತೀರದಲ್ಲಿ 
ಮಹಾರುದ್ರಹೋಮವು ನಡೆಯಿತು (8). ೨. ಅಗ್ನಿಗೆ ಹೋಮ 
ವರಾಡುವಾಗ ಅಥವಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ 
ರುದ್ರಾಧ್ಯಾಯವೆಂಬ ವೇದಭಾಗವನ್ನು ಹನ್ನೊಂದು ಸಲ 
ಪುನರುಚ್ಚರಿಸುವುದು : 'ಶಾತಾತಪಸ್ಥೃತಿ-೨೭೪ ಶ್ಲೋಕಗಳು ಅತಿ 
ರುದ್ರ, ಮಹಾರುದ್ರ ವಿಧಾನಗಳು. ಪ್ರಾಯಶ್ಚಿತ್ತ (೫. ೬೭)... [ಸಂ.] 

ಮಹಾರುದ್ರಾಭಿಷೇಕ (ನಾ). ಶಿವರಾತ್ರಿ ಮೊದಲಾದ ಪುಣ್ಯದಿನಗಳಲ್ಲಿ 
ರುದ್ರಸೂಕ್ತವನ್ನು (ಏಕಾದಶ ವಾರ) ಪಠಿಸುತ್ತ ಶಿವಲಿಂಗಕ್ಕೆ 
ಮಾಡುವ ಅಭಿಷೇಕ : ಅವರು ಶಿವರಾತ್ರಿಯಂದು ಮಹಾರುದ್ರಾಭಿಷೇಕ 
ವನ್ನು ಬಹಳ ವಿಜೃಂಭಣೆಯಿಂದ ಮಾಡಿಸಿದರು (ಕೂ9)- [ಸಂ.] 

ಮಹಾರೋಗ (ನಾ). ಭಯಂಕರವಾದ ರೋಗ : ಮಹಾವ್ಯಾಧಿ : 
ಡಾಕ್ಟರರು ಆಚಾರ್ಯರ ಬೆನ್ನನ್ನು ಪರೀಕ್ಷಿಸಿದರು, ಅದು ಮಹಾರೋಗವಲ್ಲ, 
ಬರಿ ಚರ್ಮರೋಗ (16೫: ೪8): "ದೊಡ್ಡರೋಗ' ಪರಾ:  [ಸಂ.) 

ಮಹಾರೌಪ್ಯ (ನಾ). ಚಿನ್ನ ; ಬಂಗಾರ: "“ಮಹಾರೌಪ್ಯಂ-ಚಿನ್ನಂ” 
(ಗಾಳ. ೨೯೦). [ಜೂ.] 

'ಮಹಾರೌರವ (ನಾ). ಒಂದು ನರಕದ ಹೆಸರು : "'ತಪನಃ * ಆವೀಚಿಃ, 
ಮಹಾರೌರವ। . , . ಕಾಲಸೂತ್ರಂ- ಇವು . . . ಆ ನರಕಭೇದಂಗಳ 
ಹೆಸರುಗಳು” (ಸಿಜ್ಮಾಂಿ- ೩೪); ಲೋಹಸ್ತಂಭ . , . ಮಹಾರೌರವ ಮಹಾ 
ಪದಾನುಗವೀಚಿಗಳೆಂಬವೇ ರಾಜರಾಜೇಶ್ವರನರಕಂಗಳಕ್ಕುಂ (ರರ. 0೩೨). 

[ಸಂ.7 

ಮಹಾರ್ಬುದ (ನಾ). [ಗಣಿತ] ಹತ್ತು ಅರ್ಬುದ ; ನೂರು ಕೋಟಿಯ 
ಸಂಖ್ಯೆ- Wo] 

ಮಹಾಲಕರಿ, ಮಹಲಕರಿ (ನಾ). ಹೋಬಳಿಗೆ ಸಂಬಂಧಿಸಿದ ಜಮಾ 
ಬಂದಿ, ಬಂದೋಗಿಸ್ತ್ರು ಮಂತಾದುವಗಳನ್ನು ನೋಡಿಕೊಳ್ಳಲು 
ಸರ್ಕಾರದಿಂದ ನಿಯುಕ್ತನಾದ ಅಧಿಕಾರಿ : ಮಹಾಲಿನ ಮುಖ್ಯಾಧಿ 
ಕುರಿಯು ಮಹಾಲಕರಿಯು (ಕಥಾಗೆ. ೩೩೬) ; ತಾಭೂಕುಗಳಿಗೆ ಮಾಮಲೇ।|36 
ದಾರರಿರುವಂತೆ ಪೇಟೆಗೆ 'ಮಹಾಲಕರಿ` ಎಂಬ ಅಧಿಕಾರಸ್ಥ ನಿರುವನು 
(ವರೂ. ೩6) ; ತಾಲೂಕಿನಲ್ಲಿ ಮಾಮಲೇದಾರನು ಮಾಡುವ ಕೆಲಸಗಳನ್ನೇ 
ಮಹಾಲಿನ ಮಹಾಲಕರಿಯು ಮಾಡುತ್ತಾನೆ (846. ಟ). ಮಹಲಕರಿ : 
ವಿಜಯನಗರಸಾಮ್ರಾಜ್ಯದ ಉನ್ನತಸ್ಥಿ ತಿಯಲ್ಲಿ ಉತ್ತಂಗಿಯು ಊರ್ಜಿತ 
ಸ್ಥಿತಿಯಲ್ಲಿತ್ತು. ಅಲ್ಲಿ ಮಹಲಕರಿ ಕಚೇರಿಯಿದ್ದು ಸುತ್ತಲೂ ಭದ್ರವಾದ 
ಕೊಟೆಯಿತ್ತ್ತಿ (ಗ್ರಾಶುಶಂ. ೨). [.-ಮರಾ. ಮಹಾಲ್‌ಕರೀ] 

ಮಹಾಲಕ್ಕುಮಿ, ಮಾಲಕುಮಿ (ನಾ). - ಮಹಾಲಕ್ಷ್ಮಿ ೧; ಮಹಾ 
ಲಕ್ಕ್ಕಿಮಿದೇವಿಯರ ಮಂಂದುವೊಂದು ನಂದಾದೀಪ (ಎಕ. ೪1, ಕಡೂರು. 
೦೩-೩ ; 1518). ಮಾಲಕುಮಿ : “ ಇಂಗಡಲಣುಗಿ: ಸಿರಿ, ಮಾಲಕುಮಿ_ 
ಈ ೩ ಲಕ್ಷ್ಮಿಗೆ ಪೆಸರ್‌” (೪43. ೪೭-೦೦) ; “ಸಿರಿಯೆನೆ ಮಾಲಕುಮಿಯೆನೆ | ಆ 
ಮಹಾಲಕ್ಷ್ಮಿಯೊಳಂ” (ಕರಾಣಿ. 4)- [<ಸಂ. ಮಹಾಲಕ್ಷ್ಮೀ] 


19 


೭೦೦೫. 


ಮಹಾಲು 


ಮಹಾಲಕ್ಷ್ಮಿ (ನಾ). ೧. ವಿಷ್ಣುವಿನ ಹೆಂಡತಿಯೂ, ಐಶ್ವರ್ಯದ 
ಅಧಿದೇವಿಯೂ ಆದ ದೇವತೆ: ಮಹಾಲಕ್ಷ್ಮೀಲಬ್ಕವರಪ್ರಸಾದ 
[ಮ್ಮೂ)ಅುರಾಯಾಸ್ಮಾನ ಚಮತ್ಕಾರ ಬಗೆಕಾಅಿ (ಇಂ: ಸಸ. ೩೬-೭; 
3086) ; ಮಹಾಲಕ್ಷ್ಮೀ... ಮಾಲಕುವಿ (ಕನುದ. ೨೪ ಶ್ರಯೋ). ೨. 
ಸರಸ್ವತಿ. ೩ ದುರ್ಗೆ, ೪. ಐಶ್ವರ್ಯ ; ಸಿರಿ; ಸಂಪತ್ತು. ೫. 
ನವರಾತ್ರಿಯ ಪೂಜೆಯ ವೇಳೆಯಲ್ಲಿ, ದುರ್ಗೆಯ ಅವತಾರವೆಂದು 
ಸಾಂಕೇತಿಕವಾಗಿ ಕೂರಿಸುವ ಮೈನೆರೆಯದ ಹುಡುಗಿ. 

Be. ಮಹಾಲಕ್ಷ್ಮೀ] 

ಮಹಾಲತಾಂಗ (ನಾ). [ಜೈನ] ಕಾಲವನ್ನು ಸೂಚಿಸುವ ಒಂದು 
ಪ್ರಮಾಣ ; ಕಾಲಗಣನೆಯಲ್ಲಿ ಒಂದಂ ಪ್ರಕಾರ : ಎಂಬತ್ತುನಾಲ್ಕು 
ಲಕ್ಷ ಪೂರ್ವಾಂಗಗಳಿಂದ ನಯುತಾಂಗವು «  ಮಹಾಲಶಾಂಗ, 
ಮಹಾಲತಾ ಎಂಬಿವು ಕ್ರಮದಿಂದ ಆಗುತ್ತವೆ (ಕೈನಶ- ೩೦೬): [ಸಂ.] 

ಮಹಾಲತೆ (ನಾ). [ಜೈನ] ಕಾಲವನ್ನು ಸೂಚಿಸುವ ಒಂದು 
ಪ್ರಮಾಣ : ಇದೇ ರೀತಿ ಎಂಬತ್ತು ನಾಲ್ಕು ಮಸ್ತು ಎಂಬತ್ತು ನಾಲ್ಕು 
ಲಕ್ಷಗುಣಿತಕ್ರಮದಿಂದ 'ಕಂಮುದಾಂಗ , , . ಮಹಾಲತಾ ಎಂಬಿವು 
ಕ್ರಮದಿಂದ ಆಗುತ್ತವೆ (ಕಣಕ. ೩೦೬)- [ಸಂ. ಮಹಾಲಕಾ] 

ಮಹಾಲಯ (ನಾ). ೧. ದೇವಸ್ಥಾನ; ಗುಡಿ. ೨. ಆಶ್ರಯಸ್ಮಾನ. 
೩. ದೊಡ್ಡಮನೆ; ಭವನ; ಸೌಧ. ೪. ಬ್ರಹ್ಮಲೋಕ. ೫. 
ಪರಮಾತ್ಮ. ೬. ಮಹಾಪ್ರಳಯ ; ವಿಶ್ವಪುಳಯ. ೩, ೬ ; ನೆಗಬ್ಬ 
ಮಹೂಲಯಮಲ್ಲದೆ ನೆಗಬ್ದ ಮಹಾಲಯಮದಿಲ್ಲ (ಕಕ್ಕ. ೨-೪). ಪ್ರ 
ಭಾದ್ರಪದ ಬಹುಳ ಅಮಾವಾಸ್ಯೆ ; ಸರ್ವಪಿತೃಅಮಾವಾಸ್ಯೆ: 
ಮಹಾಲಯ ಪುಣ್ಯದಿಮಸದಿ , . - ಪುರಂದರವಿಠಲ್ಲ ಇಲ್ಲಿ ಒಲಿವ ಇದ 
ಚಂಸೆ (ಕರಂ. ೬-೧೨-೯೮); ೧ ವರ್ಷದಲ್ಲಿ ೯೬ ಶ್ರಾದ್ಮಗಳು ಬರುವವು, 
ಅವು ಯಾವುವೆಂದರೆ ; ಮನ್ಸಾದಿಗಳು ೧೪, ಯುಗಾದಿಗಳು ೪, 
ಭಾದ್ರಪದ ಬಹುಳ ಪ್ರತಿಪದ ಮೊದಲು ಬಹುಳ ಅಮಾವಾಸ್ಕೆಯವರೆವಿಗೂ 
ಮಹಾಲಯ ಶ್ರಾದ್ಧ ೧೫ . . . ಮೃತತಿಥಿ ೧ (ಜಾರ. ೪-೨೨ ತಾಕ್ಮರ್ಯ). 

ಮಹಾಲಯಾಅವಮಾವಾಸೈ ಎ ಮಹಾಲಯ ೭ : ಭಾದ್ರಪದ ಬಹುಳ 
೩೦ನೆಯ ತಿಥಿಯನ್ನು ಮಹಾಲಯಾಅವವಾಸ್ಕೆ ಸರ್ವಪಿತೃ ಆಮಾವಾಸ್ಮೆ, 
ನವರಾತ್ರಿಅಮಾವಾಸ್ಕೆ ಮುಂತಾಗಿ ಹೆಸರಿಸಿದೆ (ಕಾಕ. ೨). 
[ಸಂ. (ಮಹಾ 4- ಆಲಯ ; ಮಹಾ  ಲಯ)] 

ಮಹಾಲಿಂಗ (ನಾ). ೧. ಶಿವನ ಹೆಸರುಗಳಲ್ಲಿ ' ಒಂದು: ಕನ್ನೆಯಲ್ಲಿ 
ಕೈವಿಡಿದೆನು ನಿಮ್ಮಲ್ಲಿ ನೆರೆದೆನು ಮನ್ನಿಸು ಕಂಡಾ ಮಹಾಲಿಂಗವೇ 
(ಇ5. 80/)- ೨. [ವೀಶೈ] ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, 
ಜಂಗಮಲಿಂಗ. ಪ್ರಸಾದಲಿಂಗ ಮತ್ತು ಮಹಾಲಿಂಗ ಎಂಬ ಆರಂ 
ಬಗೆಯ ಲಿಂಗಗಳಲ್ಲಿ ಒಂದು : ಆಚಾರಲಿಂಗವಿಡಿದು ಗುರುಲಿಂಗವ 
ಕಾಣಬೇಕು , . , ಪ್ರಸಾದಲಿಂಗವಿಡಿದು ಮಹಾಲಿಂಗವ, ಕಾಣಬೇಕು 
(ಅ4ತ. ೦೬೦-೭೩೭) ; ಮಹಾಲಿಂಗವು ಹೃದಯಾಕಾಶವನ್ನೂ , , , 
ಆಚಾರಲಿಂಗವು ಪ್ರಾಣೇಂದ್ರಿಯವನ್ನೂ ಆಶ್ರಯಿಸಿದವು (ಕಾರ. ೨೩೬). 

ಮಹಾಲಿಂಗ ಕಪನಿ ಇ “ವಿರಕ್ತರು ಹಾಕಿಕೊಳ್ಳುವ ಕಾವಿಯ ನಿಲು 

ವಂಗಿ” (66. ೨೪-6)- [ಸಂ.] 

ಮಹಾಲಿಂಗನಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ ; *'ಮಹಾಲಿಂಗನ 
ಬಳ್ಳಿ. . ೬ ಲಿಂಗಕೊಂಡೇಬಳ್ಳಿ, ಪಡಗುರಿಯಾ'' (ಸಕ್ಕತ: 3). 

[ಮಹಾಲಿಂಗ 3. ಬಳ್ಳಿ] 

ಮಹಾಲು, ಮಹಲ್‌, ಮಹಲು, ಮಾಲ್ಕು (ನಾ). ೧- ಅರಮನೆ, 
ದೇವಾಲಯ ಮುಂತಾದುವುಗಳಂತಿರುವ ವಿಶಾಲವಾದ ಕಟ್ಟಡ ; 
ಭವನ ; ಹರ್ಮ, : ಮಹಾಲಿನೊಳೆಗಿನ ದೊಡ್ಡಕನ್ನಡೀ ಒಡೆದನು 


ಮಹಾವರ್ತಕ 


(ಮುಂಬಯಿ. 9-೦೯೬) ; ಇಲ್ಲಿಯ ಗುಡಿಗೋಪುರಗಳೂ ಮಹಾಲು 
ಮಂದಿರಗಳೂ ಕೆರೇಟ್ಟೆಗಳೂ ಕರ್ಮಕೌಶಲದ ಪ್ರದರ್ಶಕ (ರಿಕಾಶಂಂ. ೦0)- 
೨. ತಾಲ್ಲೂಕಿಗಿಂತ ಸಣ್ಣದಾದ ಒಂದು ಆಡಳಿತವಿಭಾಗ ; 

ಹೋಬಳಿ : ಕೆಲವು ಹಳ್ಳಿಗೆ ಕಿಡಿ ಮಹಾಲೆಂಬ ಹೆಸಂಟ್ಟು ಆ ಮಹಾಲಿನ| 
ಮುಖ್ಯಸ್ಥಳದಲ್ಲಿ ಮಹಾಲಿನ ಬುದ್ಧಿವಂತನೆನ್ನು ಗೊತ್ತುಮಾಡುವರು 
(2. 0೩೦); ತಾಲ್ಲೂಕು ದೊಡ್ಡದಿದ್ದಲ್ಲಿ ಅದರೊಳಗೆ ಮಹಾಲು ಎಂಬ 
ವಿಭಾಗವನ್ನು ಮಾಡಿರುತ್ತಾರೆ (6೪5. ೩೨)- ೪. ಕಂದಾಯ: (ಕಸಣ್ಮಾ- 

6೩೬): ಮಹಲ್‌ ; ೧. ಇಂತರಮನೆಯಂ ರಚನೆಗೈಸಿ ತದುಪಯುಕ್ತಮಾದ 
ಬೊಕ್ಕಸ ಭಂಡಾರ ಲಾಯ ಗಜಾಶ್ವ ೈಶಾಲೆಯುಗ್ರಾಣ ಪಣತ ಮುಂತಾದ 
ಮಹಲ್ಲಳಂ ನಿರ್ಮಾಣಂಗೈಸಿ (ಕಕ್ಕ. ೦-೦೦೫). ಮಹಲು ೧. ರಾಜ; 
ಕಾರ್ಯದಲ್ಲಿ ಮಹಲಿಗೆ ಬರುವುದು ಹೊತ್ತಾಗಿ ಹೋಯಿತು (ಯ್‌. 006) ; 
ನಾನೂ ಮಸಲುಗಳಲ್ಲಿ ವಾಸಿಸುತ್ತಿದ್ದೆ (ಶ್ರ ೫೫. ೦೬೪): ೨. “ನಾಡು, ಬೀಡು. 
ಹಟ್ಟಿ (ಪಟ್ಟಿ, ಪೇಠ), ಮಹಲು. ದೇಶ ವಿಷಯ, ಸೀಮೆ” (ಕನುತು: 6೭). 
ಮಾಲ್ಕು: ೧: ಸೆಲ್ಯ ಸುಟ್ಟಾಂಗಾತು: ಕೋಲು ಮುದಿದ್ಹಾಂಗಾತು| 
ಕಟ್ಟಿಸಿದ ಮಾಲೆಲ್ಲ ತಟ್ಟನೆ ಬಿದ್ದಂಗಾತು (ಕತ್ನಶಾ- ೯0) ; ರಂಗ ಕಿತ್ತೂರ 


ಮಾಲ ಹೊಕ್ಕು ನೋಡುಣ ಬಾರ ಮಾಲ ಮಾಲೆಲ್ಲ ಕನ್ನೂಡಿ ಮಲಸರ್ಜ|` 


ಮಾಲ ಕಟ್ಟೀಸಿ ಇರೆಲಿಲ್ಲೊ (೩5೧೬. ೨೬); ನೀಲಮಾಣಿಕ್ಯ ಬಿಗಿದ ಗೋಪುರ 
ಆಣೆದುತ್ತಿನೆ ಕಲಶ ಕನ್ನಡಿ ಮಾಲುಗಳ ನಿರ್ಮಿಸಿದ ಮನೆಗಳ 
ಸೋಳಸಾಸಿರವ (ಕರಾಳ. ೨೪೬). 


[ + ಪಾರ. ಮಹಲ್‌, ಅರ. ಮಹಲ್ಲ್‌; ಹಿಂ. ಮಹಲ್‌, ಮಹಲ್ಲೌ. 
ಮಹಾಲ್‌ ; ಮರಾ. ಮಹಲ”, ಮಹಾಲ್‌ ] 
ಮಹಾವರ್ತಕ (ನಾ). ಹಿರಿಯವ್ಕಾಪಾರಿ ; ದೊಡ್ಡವರ್ತಕ : ಮಹಾ 
ವರ್ತಕರಿಗೆ, ಶ್ರೇಸ್ಮಿಗಳಿಗೆ, ಪುರಪ್ರಮುಖರುಗಳಿಗೆ ಅರಮನೆಗಳಂತಹ 
ನಿವಾಸಗಳು ಮೊದಲುಗೊಂಡು . , , ನಿರ್ಮಾಣವಾದುವು !ಕಾಂತರಾ- ಊೇ)- 
[i] 
ಮಹಾವಲಿ (ಗು): ಮಹಾಪರಾಕ್ರಮಿಯಾದ ; ಸ್ವಸ್ತಿಶ್ರೀಮಹಾವಲಿ 


ವಾಣರಸಮ" ಪ್ರಿಥುವೀರಜ್ಯಜಕ್ಕಿಯೆ (ಎಳ. ಸ (8), ತಂತಾಮು- ೦೬-೦ : 
ಸು. 800). [ <ಸಂ. ಮಹುಬಲಿನ್‌ ] : 
ಮಹಾವಾಕ್ಯ (ನಾ). ೧. ದೀರ್ಫವಾದ ವಾಕ್ಯ ; ದೊಡ್ಡವಾಕ್ಕ. 

೨: [ತತ್ತ್ವಶಾ] ಬ್ರಹ್ಮತತ್ವವನ್ನು ಗರ್ಭೀಕರಿಸಿಕೊಂಡಿರುವೆ, 
ತ್ತ್ವಮಸಿ ಮುಂತಾದ ಉಪನಿಷದ್ವಾ ಕ್ಕ ಗಳಲ್ಲಿ ಒಂದು: ಮಹಾ 

ಹು ವೇದಾಂತವಾಕ್ಯಗಳ ಉಪದೆಹದಂನೆ ಬ್ರಹ್ಮ ಸಾಕ್ಷಾತ್ಕಾರವು. 

ಲಭಿಸುವುದೆಂದು. ಸಿದ್ಧಾಂತ (ಹಿಂರತಾ- ೨೨೦) ; “ತತ್ವಮಸಿ” ಮುಂತಾದ 

ವಾಕ್ಯಗಳು ತತ್ವವನ್ನು ತಿಳಿಸುತ್ತವೆ. ಇವು ಬ್ರಹ್ಮಸ್ವರೂಪವನ್ನು ತಿಳಸುವು 


ದರಿಂದ ಮಹಾವಾಕ್ಕವೆನ್ನುತ್ತಾರೆ (ಕ6ರ- 3೬೭)... [1ಂ.) 
ಮಹಾವಾತ (ನಾ). ೧. ಬಿರುಗಾಳಿ. ೨. ಎ ಮಹಾರ ೨; 
ನಿಗೋದಂಬೆರಸು ಸಪ್ತಭೂಮ್ಯಾದಿಪರ್ಯಂತಮಪ್ಪ ತಿಪಂಚಕಸ್ಮಾನಂ 


ಲೋಕಾಕಾಶಂಗಳ್‌ ಸಂಗತಂಗಳಾಗೆಯಿದುವಂ ರ ನಿಂದ ಮಜಾ 
ವಾತಂಗಳ್‌ ಮೂಟಕ್ಕುಂ (ಕಿತ. 03-00 ವ). [ಸಂ] 
ಮಹಾವಾತ್ಮೆ (ನಾ): = ಮಹಾವಾತ ೧ ; ದುರ್ಯಶ,ಪಾಂಶುಪ್ರಸರೆ 
ಮಹಾವಾತೈೆ [ಣಣಂ- ತೆಯುಮಪ್ಪ ಪಾತಕಿಯೊಳ್‌ ಲಕ್ಷ್ಮಿಯೊಳತಿಕಾತರ 
ಕಾಪುರುಷಗಣನೆಯೊಳ್‌ ನೆರೆಯಲ್ಕಿಂತೀತನೆ- ಬಗೆಗಾಂ ಪುರುತನುಜಾತರ 
ಬಗೆದುದನೆ ಬಗೆವೆನಟ್‌ಪಂ ಬಗೆಯೆಂ (60: 6-033 ವ). 
ಸಂ. ಮಹಾವಾತ್ಕಾ] 
ಮಹಾವಾದ್ಯ (ನಾ). ರಾಜಮರ್ಯಾದೆಯನ್ನು ಸೂಚಿಸುವ ಸಲುವಾಗಿ 
ಬಾರಿಸುತ್ತಿದ್ದ ದೊಡ್ಡ ಅಥವಾ ಶ್ರೇಷ್ಠವಾದ ವಾದ್ಯ; ಭೇರಿ, ಶಂಖ, 


೭೦೦೬ 


28. 


ಮಹಾವೀರ 


ಕಹಳೆ, ಗಂಟಿ ಮತ್ತು ವೀಣೆಯೆಂಬಿವು ಐದು ಬಗೆಯ ವಾದ ಗಳು: 


'ಪಂಚಮಹಾವಾದ್ಕ' ಪರಾ. [ಸಂ.] 
'ಮಹಾವಾಹಿನಿ (ನಾ)- ೧ ದೊಡ್ಡನದಿ ; ಮಹಾನದಿ : ಚತುರ್ದಶ 
` ಮಹಾವಾಹಿನಿಗಳಿಂದಮೆಸೆದು . , . ನೆಗಟ್ಟುದಿಳೆಗೆ ಜಂಬೂದ್ವೀಪಂ 


(ಅಂಥ. ೦-೪೮ ನ); ಬೆಳ್ನೊರೆವಿಂಡಂ ತಾಳ್ವಿದ ಫೆರ್ಜಿರೆವಿಂಡುಗಳಿಸೆವುದಾ 

ಮಹಾವಂಹಿನಿಯೊಳ್‌ (ತಂದ್ರ ಫು. 00-80), ೨. ದೊಡ್ಡಸೈನ್ಯ ; ಮಹಾ 

ಸೇನೆ ; 'ಬಳವತ್ವ ತ್ಯಂತಭೂಪಾಳನಿಕರ ಮಹಾವಾಹಿನೀವಾಹಿನೀಸಂಕುಳ 
ಮತ್ಕುತ್ನಾಹಿಂದೂ ಪುಗೆ (ಕಂಪು. ೧೬-೪೫) ; ಮಹಾವಾಹಿನೀಸಮೇತರಾದ 
ಕೃಷ್ಣದೇವರಾಯರು ತಟ್ಟನೆ ಬಂದು ರಾಯ್ಡೂರನ್ನು ಮುತ್ತಿದಾಗ 
(೫೭೬. 0೦೬೨). [ಸಂ. ಮಹಾವಾಹಿನೀ] 

ಮಹಾವಿದ್ಯಾಲಯ (ನಾ). ಚ ಚ್ಚ ಶಿಕ್ಷಣದ ವಿದ್ಯಾಸಂಸ್ಥೆ; ಕಾಲೇಜು: 
ನನ್ನ ಆಸ್ತಬಂಧುಗಳೊಬ್ಬ! ಮಹಾವಿದ್ಯಾ' ಲಯದ” 
ಪ್ರಾಚಾರ್ಯರು (ಕಠಳ- ಸ [ಸಂ,] 

ಮಹಾವಿದ್ಯೆ (ನಾ). ೧. ಅಸಾಧಾರಣವಾದ ವಿದ್ಯೆ ; ಅತಿಶಯವಾದ 
ಜ್ಞಾನ,-ತಿಳಿವಳಿಕೆ ; ಮುನ್ನಿನ ತಮ್ಮ ವಿದ್ಯಾಧರರಾದಂದಿನ ಮಹಾ 
ವಿದ್ಯೆಗಳ್‌ ಮುಂ ನೆರಪಿದಗಣ್ಮಪುಣ್ಯಮುಂ ತನ್ನ ಪೊರ್ದುವಂತುನುಂ. . , 
'ಸಮನಿಸೆ (ಕಾಂತು. ೨-೨೬ ಐ). ೨. ಲಕ್ಷ್ಮಿ. ೩. ದುರ್ಗೆ. 

[ಸಂ. ಮಹಾವಿದ್ಯಾ] 

ಮಹಾವಿಭೂತಿ (ನಾ). ೧. ಅತಿಶಯವಾದ ವೈಭವ : ಸತತಂ ಪೆರ್ಚಿತ್ತು 
ನಿಜಾಯತಿಯೊಡನೆ ಮಹಾವಿಭೂತಿ ಪರಮೋದಯನಾ. (ಕನಿರಾ- ೩-೦೩8) ; 
ಮಹಾವಿಭೂತಿಯಿಂದಂ ಪಾಣಿಗ್ರಹಪುರಸ್ಸರಂ ಸಂಧ್ಯಾವಳಿಯಂ ಕುಮಾರಂಗೆ 
ಕೊಟ್ಟಳ್‌ (ರಾಉ: ೬೦-೨೮); ಭರತೇಶ್ವರಚಕ್ರವರ್ತಿಯುಂ . . , ಮಹಾ 
ಮಹಮೆಂಬ ಮಹಾಪೂಜೆಯಂ ಮಹಾವಿಭೂತಿಯಂ ಪದಿನುಲ್ಕುದಿವಸಂ. 
ಬರಂ ನಿರುತರಂ ಮಾಡೆ (ಉಂಪು- ೦೬-೪೯ ನ). ೨. ಅಸಾಧಾರಣ 
ಸಾಮರ್ಥ್ಯವನ್ನು ಪಡೆದ ವ್ಯಕ್ತಿ ; ಮಹಾತ್ಮ ; ಮಹಾನುಭಾವ: : 
ಜಗತ್ತಿನ ಉದ್ಧಾರಕ್ಕಾಗಿ ಮಹಾವಿಭೂತಿಗಳು ಶ್ರಮಿಸುತ್ತಾರೆ(6ೂ9). [ಸಂ.] 

ಮಹಾವಿಷ (ನಾ). ೧. ತೀಕ್ಷ್ಣವಾದ ನಂಜು ; ಭಯಂಕರವಾದ ವಿಷ : 
ಅಮೃತಮಥನಂ ಮಾಡುತಿರಲು . , , ಭುಗುಭುಗಿಲ್‌ ಛಿಳಿಛಿಟಲ 
ನೊಗೆದುದು ಮಹಾವಿಷಂ (ಕಣಕ. 0-08)- ೨. ಎರಡು ಬಾಯಿಗಳುಳ್ಳ 
ಒಂದು ಬಗೆಯ ಹಾವು ; ಎರಡು ತಲೆಯ ಹಾವು. ೩. ಒಂದು 
ಬಗೆಯ ವಿಷ ; p ಕೆಲವು ವಿಷಗಳು ಭಯಂಕರವಾದ ವಿಷಗಳಿಂದು 
ಪರಿಗಣಿತವಾಗಿವೆ : “ ಮಹಾವಿಷ ೫. ಸೋಮಲ, ಹರತಾಳ, 
ಮನಶೀಳ. ವತ್ಸನಾಭ, ಸರ್ಪವಿಷ (ಶಾಲಿನಿ-ಸಂ. ೬೩) ; ಮಹಾ 
ವಿಷ- ೯. ಕಾಲಕೂಟ, ಬಚನಾಗ, ಶೃಂಗಕ, ಪ್ರದೀಪನ, 
ಹಲಾಹಲ, ಬ್ರಹ್ಮಪುತ್ರ, ಹರಿದ್ರ, ಸಕ್ತಕ, "ರಾಷ್ಟ್ರಕ (ಯೋಗ 
ರತ್ನಾಕರ-ಸಂ. ೬೩)” (ಶ್ರೀಕತೃ. ೩೪). [ಂ.). 

ಮಹಾವಿಷ್ಣು (ನಾ)- ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣು : ಮಾಯೆ 
ತೋರ್ದುದಟಂ ಮಹಾವಿಷ್ಣುವಿಂಗಾದೊಡಂ 'ಮಾನುಷಬನೆ ಮ್ಮಮಾದುದ್ದು 
ಗಡ (8ಕ್ಕುತ- ೧೬-೮) ; ಮಹಾವಿಷ್ಣುವಿನಂತೆ ನೀನಾಗು (೫8ರ. at). 

೫] 

ಮಹಾವೀರ (ನಾ). ೧. ಬಹಳಶೂರ ; ಅಧಿಕವಾದ ಶೌರ್ಯವುಳ್ಳ ತವನು: 
ತನ್ನಲ್ಲಿರುವ ಅಮೂಲ್ಯತಮವಾದ ವಸ್ತುವೊಂದನ್ನು ಕೌಶಿಕನು, ಅದರಲ್ಲೂ 
ಪ್ರಬಲನಾಗಿ ಇತರರು ಯಾರಿಗೂ ಸಗ್ಗದ ಮಹಾವೀರನು ಕೇಳುತ್ತಿರುವನಲ್ಲ 
(ಕಾ. 0). ೨. ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಮಹಾವೀರ 


(College) 


ಅಬ್ದು ಅತಮ್ಮಡಿಗಳ ಸನ್ಮಸನದಿನಿತಮ್ಮ ಜ್ಮಯಾ ನಿಸಿಧಿಗೆ (ಎಳ. 11, 0೫-೦ ; 
ತು. ಟೆಯ ೫). ಜೈನ] ವರ್ತಮಾನಕಾಲದ ಇಪ್ಪತ್ತುನಾಲ್ಕು 


ಮಹಾವೃಕ್ಷ 


ತೀರ್ಥಂಕರರಲ್ಲಿ ಒಬ್ಬ ; ಇಪ್ಪತ್ತನಾಲ್ಕನೆಯ ತೀರ್ಥಂಕರ : 
ಶ್ರೀವರ್ಧಮಾನ ಸನ್ಮತಿದೇವ ಮಹಾವೀರ ವೀರಮುಖ್ಯ ಸಮಸ್ತೋರ್ವೀ 
ವಳಯವಿನುತ ವಶಶತಪಾವನನಾಮಂಗಳಂ ಜನ ತಳೆದೆಸೆದಂ (ರತಿ. 


0೬-೩೦)- [ಸಂ.] 


ಮಹಾವೃಕ್ಷ (ನಾ). ೧. ದೊಡ್ಡಮರ ; ಹೆಮ್ಮರ ವೀರಶೈವದುತವು |" 


ಶೈವಮತವೆಂಬ ಮೃಹಾವ್ಮ ೈಕ್ಷದಿಂದೊಡಮೂಡಿದ ಪ್ರಧಾನಶಾಖೆಯಾಗಿರು 
ತ್ತದೆ (ಛರರ. 390) ; ನೆಟ್ಟ ಆಲದ ಕೊಂಬೆ ಚಿಗುರಿತು. ಇನ್ನು ಇದು. 
'ಮುಹಾಣ. 10)- ೨. ಒಂದು ಬಗೆಯ ಸಸ್ಮ: 
ಮುಂಡಗಳ್ಳಿ : `` ಮಹಾದೃಕ್ಷಃ, ಸ್ಮುಹಃ -- ಈ ೨ ಮುಂಡಗಳ್ಳಿ ” 
(ಹಂಡು: ೩೩-೪೪); ಸನ್ನಿಹಿವೃಕ್ಷಮಂ।ಮಹಾವೃಕ್ಷಮೆಂದು ನುಡಿವಂತೆ 
ಭೀಮನಂ ಮಹಾರಥನೆಂದು ನುಡಿಯಲ್‌ ತಕ್ಕುದೆ ವಲಂ (ಕರಾಯ: 
4-3೭ ಐ). Fo] 
ಮಹಾವೃದ್ಧಿ (ನಾ). ೦. ಅತಿಶಯವಾದ ಏಳಿಗೆ,- ಅಭ್ಯುದಯ- 
೨. ಒಂದು ಬಗೆಯ ಔಷಧಮೂಲಿಕೆ : “ವೃದ್ಧಿಯೆಂತಲೂ ಮಹಾ 
ವೃದ್ಧಿಯೆಂತಲೂ ಪ್ರಸಿದ್ಧಮೂಲಿಕೆ” (ಸಾಂತ: ೧೩೭)... [2] 
ಮಹಾವ್ರತ (ನಾ). ೧. ದೊಡ್ಡವ್ರತ; ಶ್ರೇಷ್ಠವಾದ ವ್ರತ: 
ಮಹಾನಾಮ್ನಾವ್ರತ, ಮಹಾಪ್ರತ, ಉಪನಿಷದ್ವತ, ಗೋದಾನವ್ರತ 
ಈ ನಾಲ್ಕು ದೇದವ್ರತಗಳು (6ರ. ಬ). ೨: ಶ್ರೇಷ್ಠನಾದ 
ಖಷಿ; ಮಹಾಮುನಿ: ಸಂದ ಭುವನಪ್ಪಾಪ್ತಿಯಿಂದಾನಂದದಿಂದಿಹರಾ 
ಮಹಾವುತರೊಂದುವರು ಆ ಶುದ್ಧವಿದ್ಯಾತತ್ವಪದವ (ಗಗತಾ- ೬3). 
೩. [ಜೈನ] ಸಾಧುಗಳು ಪಾಲಿಸಬೇಕಾದ ಮಯ್ಯವಾದ ನಿಯಮ ; 
ಅಹಿಂಸೆ: ಸತ್ಯ. ಅಸ್ತೇಯ, ಬ್ರಹ್ಮಚರ್ಯೆ ಮತ್ತು ಪರಿಗ್ರಹ 
ತ್ಯಾಗವೆಂಬಿವು ಐದು ಬಗೆಯ ಮುಖ್ಯವಾದ ನಿಯಮಗಳು : 
ಮಹುಬಳಂ ಮಹಾವ್ರತದಿಂದನ್ವಿತಮತಿ ಸಮಾಧಿಗುಪ್ತವ್ರತಿಯುಪದೇಶ 


ದೊಳ್‌ ಪುಟ್ಟಿದಂ ಪ್ರಾಣತದೊಳ್‌ (6೦೪. 4-೬೭); “ಹಿಂಸಾದಿ ಐದು. 
ಪಾಪಗಳನ್ನು ಸ್ವತಃ ಮನಸ್ಸಿನಿಂದ ಮತ್ತು ಮಾತಿನಿಂದ ಮಾಡದಿರು 


ವುದು: ಮಾಡಿಸದಿರುವುದು ಮತ್ತು ಒಪ್ಪಿಗೆ ಕೊಡದಿರುವುದು. 
ಹೀಗೆ ಒಂಬತ್ತು ಪ್ರಕಾರದ ಹಿಂಸಾದಿ ಪಾಪಗಳ ತ್ಕಾಗವು ಮಹಾ 
ವ್ರತವು” (608- ಕೋಂ); ಈ ವ್ರತಗಣಮಣಮಾದೊಡಣುವುತಮಾ 


ಶ್ರಾವಕಂಗೆ ಗುರುತರವಿಧಿಯಿಂ ಪ್ರವ್ರಜಿತದೆ ನಿಲೆ ನೆಲಸೆ ಮಹಾವ್ರತ 


ಮಕ್ಕುಂ ಜಿನಾಗಮಾಂಭೋನಿಧಿಯೊಳ" (ಕಾಂತು, ೭-೬) "ಪಂಚಮಹಾ 


ವ್ರತ? ಪರಾ. "ಅಣುವ್ರತ' ಹೋ. ೪. [ಶೈವ] ವಾಮಾಚಾರಪಂಥ 


ದಲ್ಲಿ ಒಂದು ಪ್ರಭೇದ: ಸಿರುದ್ರರಿಂ ರಚಿತಂಗಳಾದ ಪಾಶುಪತ 


ಕಾಪಾಲಿಕ ಮಹಾಪ್ರತಂಗಳೆಂಬವೇ ಅತಿಮಾರ್ಗಿಕಶಾಸ್ತ್ರತ್ರಯಂಗಳವಲಲ್ಲಿ 


. ಮಹಾವ್ರುತವೇ ಅಸ್ಥಿ ಧಾರಣಾದಿಗಳಂ ವಿವರಿಸುತ್ತಿರ್ಕುಂ (ಏಿಕೇಕ, ೦೩). 
[ಸಂ.] 

ಮಹಾವ್ರತಿ (ನಾ). ೧. - ಮಹಾಮನಿ ೧. ೨. ಶರಣ; ಭಕ್ತ : 

ಅಯ್ಯೂ ನಿಮ್ಮ ಮಹಾವ್ರತಿಗಳೆನಗಲಿ ಬರ್ದುಂಕಲಾಅಕಿನು (ವಸನ, ೩೬6). 


೩. ಶಿವ. ೪. [ಜೈನ] ಅಹಿಂಸೆ. ಸತ್ಯ. ಅಸ್ತೇಯ. ಬ್ರಹ್ಮಚರ್ಯೆ 


ಮತ್ತು ಪರಿಗ್ರಹತ್ಯಾಗಗಳೆಂಬ ನಿಯಮಗಳನ್ನು ಪಾಲಿಸುವವನು : 
ಸಲೆ ಮಹಾವ್ರತಿ ಐದಣುವುತಗಳನೊಸೆದು ಕುಡೆ ಎ: 


ವಾಮಾಚಾರಪಂಥದ ಮಹಾವ್ರತ ಎಂಬ ಪ್ರಭೇದಕ್ಕೆ ಸೇರಿದವನು: 
ಕಾಳಾಮಂಖಿ ಕಂಗೆಟ್ಟಿ ಮಹಾವ್ರತಿ ಮದವೇಜ್‌ದ (ತನನ. ಕ. ೨೩೦-೩೪೩); 
ಕಾಪಾಲಿಕರಿಗೆ 'ಮಹಾವ್ರತಿ' ಎಂಬುದು ಮತ್ತೊಂದು ಹೆಸರು ಅಷ್ಟೆ 
(1೫೮. 0೫3). [ಸ6. ವಯಾವ್ರತಿನ*] 


೭೦೦೭ 


ಕಕನ ಮನವೊಲಿದು 
ನಲಿದು ಮಹಾಪ್ರಸಾವವೆನುತ್ತ ಕೈಕೊಂಡ (ಉಣ. ೩-೩೩). ೫. [ಶೈವ] 


ದುಹಾುಶೂದ್ರಿ 


ಮಹಾಶಂಖ (ನಾ). ೧. ಶ್ರೇಷ್ಠಮದ ಶಂಖ; ದೊಡ್ಡಶಂಖ: 
ಮಯನಶಿಮುದದಿ ಬಳಿಕಾ ದೇವದತ್ತಾಖ್ಮದ ಮಹಾಶಂಖವನು ಪಾರ್ಥಗೆ 
ಕೊಟ್ಟು ಕೈಮುಗಿದ (ಕುವ್ಮಸ. ೦-೦): ೨. ಹಣೆ: ಲಲಾಟ. ೩. 
ಮನುಷ್ಯನ ಮೂಳೆ. ೪. ಕುಬೇರನ ನವನಿಧಿಗಳಲ್ಲಿ ಒಂದು: 
೫. [ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ ಇಪ್ಪತ್ತನೆಯ ಸ್ಥಾನ ಮತ್ತು 
ಇಪ್ಪತ್ತು ಅಂಕೆಗಳಿಂದ ಕೂಡಿದ ಒಂದು ದೊಡ್ಡಸಂಖ್ಯೆ : ಎಕ್ಕಂ, 
ದಾಹಂ , , - ಶಂಖ ಮಹಾಶಂಖ , . . ಪರಿಮಿತ, ಮಹಾಪರಿಮಿತ್ತ 
ಈ ೪೦ ಸ್ಥಾನದ ಉಗ್ಗಡಣೆ (ಕೃತಾ. 6-28)- [ಸಂ.] 
'ಮಹಾಶಬ್ದ (ನಾ). ೧. ದೊಡ್ಡ ಶಬ್ದ..-ಸದ್ದು. ೨. ಶ್ರೇಷ್ಠವಾದ 
ವಾದ್ಯಧ್ವನಿ : 'ಪಂಚವಂಹಾಶಬ್ದ' ಪರಾ. [ಸಂ.] 
ಮಹಾಶಯ _ (ನಾ). ೧. ದೊಡ್ಡಮನಸ್ಸುಳ್ಳವನು ; ಉದಾರ 
ಹೈದಯಿ ; ಮಹಾತ್ಮ: . "“ಮಹೇಚ್ಛಃ, ಮಹಂಶಯ; ೨ ಘನ 
ವಾದ ಮನಸ್ಸುಳ್ಳವನ ಹೆಸರು” (ರಾತಿ: 44): ವಿ. ಪುರುಷರನ್ನು 
ಸಂಬೋಧಿಸುವ ಒಂದು ಗೌರವಸೂಚಕ ಪದ : ಸುಮ್ಮನೆ ಯಾಕೆ 
ನಿಂತಿದ್ದೀರಿ ಮಹಾಶಯ! (ಬುಕ್ತ್ಮರ. 3೬): ೩. ಸಮುದ್ರ. [ಸಂ.] 
ಮಹಾಶಾಲಿ, ಮಹಾಶಾಳಿ (ನಾ). ಸುವಾಸನೆಯಿಂದ ಕೂಡಿರುವ 
ಒಂದು ಬಗೆಯ ದಪ್ಪ ಬತ್ತ : ಹುಯೆನ*-ತಾಂಗನು (ಕ್ರಿ.ಶ. ೬ನೇ 
ಶತಮಾನ) “ಮಹಾಶಾಲಿ' ಎಂಬ ಭತ್ತದ ಜಾತಿಯನ್ನು ಹೇಳುವಾಗ ಅದರ 
ಅನ್ನವು ಸುವಾಸನೆಯಾಗಿತ್ತೆಂದೂ . . . ಬರೆದಿದ್ದಾನೆ (ಕಾಸಗಿ, 0೪), 
ಮಹಾಶಾಳಿ: `" ರಕ್ತಶಾಳಿ;, ಮಹಾರಾಳಿಃ, ಕಳಮಃ ಇವು 
ಮೊದಲಾಗುಳ್ಳುವು ಕಟಿಮೆಯೆ? ಭೇದಂ” (ಹಯ. 68-93೬). [ಸಂ.] 
ಮಹಾಶಾಳಿ “ಮಹಾಶಾಲಿ' ನೋ. 
ಮಹಾಶಿವರಾತ್ರಿ (ನಾ)- ಮಾಘಬಹುಳ ಹದಿನಾಲ್ಕನೆಯ ತಿಥಿಯಂದು 
ಆಚರಿಸುವ ಶಿವಪೂಜೆಯ ಉತ್ಸವ... ಶಿವರಾತ್ರಿ ; ಮಹಾಶಿವರಾತ್ರಿಯ. 
ನಹಿಮೆಯ ಬಗೆಗೆ ಶಿವಲೀಲಾಮೃತದಲ್ಲಿ ಒಂದು ಕತೆಯಿದೆ (ಉತ. ೦೩೭) - 
[ಇಂ.] 
ಮಹಾಶೀರ್ವಾದ (ನು). ಯಾಗ, ವ್ರತ. ಉತ್ಸವ, ವಿವಾಹ 
ಮುಂತಾದ ಸಂದರ್ಭಗಳಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಪುರೋ 
ಹಿತಾದಿಗಳು ಸಂಬಂಧಪಟ್ಟವರಿಗೆಲ್ಲ ಮಾಡುವ ಮಂತ್ರಪೂರ್ವಕ 
ಆಶೀರ್ವಾದ: ಬಳಿಕ ಶೇಷಹೋಮ ಮಹಾಶೀರ್ವಾದಗಳು ನಡೆದವು 
(ಕಾಂತರಾ,. 009). [ಸಂ.] 
ಮಹಾಶುಕ್ರ (ನಾ). [ಜೈನ] ಸೌಧರ್ಮ. ಈಶಾನ, ಸನತ್ಕುಮಾರ, 
ಮಾಪೇಂದ್ರ ಲಾಂತವ. ಮಹಾಶುಕ್ರ, ಸಹಸ್ರಾರ. 
ಆನತ. ಪ್ರಾಣತ. ಅರಣ' ಮತ್ತು ಅಚ್ಯುತ ಎಂಬ ಹನ್ನೆರಡು 
ಕಲ್ಪಗಳಲ್ಲಿ ಏಳನೆಯದು : ತನುವಂ ತಂದು ಮಹಾವ್ರತಕ್ಕುಚಿತ 
ಕಾಯಕ್ತೇರದಾಚಾಮ್ಲುವರ್ಧನಮಂ ನೋಂತು ಸಮಾಧಿ ಕೈಕೊಳೆ ಮಹಾ 
ಶುಕ್ರಕ್ಕೆ ಸಂದೀತನಿಂದ್ರನಿವಂ ತತ್ಪೃತಿಮಂ ಪ್ರತೀಂದ್ರನೆನೆ (ಆಂಫ: ೩-೭೬) 
[ಸಂ.) 
ಮಹಾಶೂದ್ರ (ನಾ). ೧. ಒಳ್ಳೆಯ ಸ್ಥಿತಿವಂತನಾದ ಶೂದ್ರ. 
೨. ದನಗಾಹಿ; ಗೊಲ್ಲ. ೩. ಒಕ್ಕಲಿಗರಲ್ಲಿ ಒಂದು ಪಂಗಡ 
ಮತ್ತು ಆ ಪಂಗಡಕ್ಕೆ ಸೇರಿದವನು: “ಆಭೀರಃ: ಮಹಾಶೂದ್ರಃ - 
ಈ ೨ ಕುಡಿಯೊಕ್ಕಲಿಗಂ” (ಹಂಡು. ೯೬-೫೬೨) - [ಸಂ.] 
ಮಹಾಶೂದ್ರಿ (ನಾ). ೧. ದನಕಾಯುವವಳು ; ಗೊಲ್ಲತಿ. -೨. 
ದನಕಾಯುವವನ ಅಥವಾ ಗೊಲ್ಲನ ಹೆಂಡತಿ: “ ಅಭೀರೀ, 
ಮಹಾಶೂದ್ರೀ -. - . ಗೊಲ್ಲನ ಹೆಂಡತಿಯಾದವಳಿಗಾದರೂ ಹೆಸರುಗಳು” 
(ವಾಂತಿ. 0೭೦)- [ಸಂ. ಮಹಾಶೂದ್ರೀ] 


10 


ಬ್ರಹ್ಮ, 


35 


ಮಹಾಶೃಂಗಿ 


ಮಹಾಶೃಂಗಿ (ನಾ). ಒಂದು ಕುಲಪರ್ವತದ ಹೆಸ! ಸುಗಂಧಿ ಶಿಖಿ 
* * * ಮೆಹಾಶೈಂಗಿ - - - ಪಾರಿಜಾತವೆಂಬ ಹದಿನಾಲ್ಕು ಕುಲಾಚಲಂಗಳೇ 
ಪೂರ್ವೊಕ್ತವಿಪುಳವೆಂಬ ಕೀಲಕಪರ್ವತಕ್ಕೆ ಪಶ್ಚಿಮದಿಕ್ಕಿನಲ್ಲಿಪವು (೧೮. 
309). [ಹಂ. ಮಹಾಶೈಂಗಿನ್‌] 

ಮಹಾಶೈಲ (ನಾ). ೧. ದೊಡ್ಡಬೆಟ್ಟ. ೨. ಒಂದು ಕುಲಪರ್ವತದ 
ಹೆಸರು : ಮಹಾಶೈಲ . . . ಹಿಮಾದ್ರಿಗಳೆಂಬ ದಶಕುಲಪರ್ವತಂಗಳೇ 
ಪೂರ್ಮೋಕ್ತ ಗಂಧಮಾದನವೆಂಬ ಕೀಲಕಪರ್ವತಕ್ಕೆ ತೆಂಕಣದಿಕ್ಕಿನಲ್ಲಿಹವು 
(ವಿಶೇಕೆ- ೦೭೨), [ಸಂ.] 

ಮಹಾಶೈವ (ನಾ). [ವೀಶೈ]ಅನಾದಿ, ಆದಿ, ಮಹಾ. ಅನು, ಅವಾಂತರ, 
ಪ್ರವರ ಮತ್ತು ಅಂತರಗಳಿಂಬ ಏಳು ಬಗೆಯ ಶಿವಪಾರಮ್ಯತತ್ವ್ವ 
ಗಳಲ್ಲಿ ಒಂಧು p “ದೀಕ್ಷೆ ಹೊಂದಿದ ಶಿವದ್ವಿಜರು ಮಹಾ 
ಶೈವರು” (8೫ಕೋ. ೨೦೭): ಆ ದೀಕ್ಷಾವಿಶೇಷಯುಕ್ತಮಾದ ಅನಾದಿಶೈವ 
ಆದಿಶೈವ ಮಹಾತೈವ . . , ಅಂತರಶೈವವೆಂಬವೈ ಸಪ್ಪಶೈವಂಗಳು 
11 `[ಸಂ.] 

ಮಹಾಶೋಕ (ನಾ). ೧. ಅಧಿಕವಾದ ದುಃಖ ; ಹೆಚ್ಚಾದ ಅಳಲು, 
ಸಂಕಟ : ಚಂದ್ರನಖಿಯು ಇದರಿಂದ ಮಹಾಶೋಕಸಂತಪ್ತಳಾಗಿ ಪತಿಯಾದ 
ಖರನೊಂದಿಗೆ ದೂರುವಳು (೫೬4. ೪). ೨- ದೊಡ್ಡದಾದ ಅಶೋಕ 
ವೃಕ್ಷ. ೧. ೨ : ಭೂರುಹದೊಳನೇಕಾಗ್ರತೆ ನವಾರಾಮದೊಳ್ಳ ಹಾಶೋಕಂ 
ವಸಂತದೊಳ್ಳಾ ರಹಿತಮುಂಟಲ್ಲದಿಲ್ಲಮಿವು ಮತ್ತೆಲ್ಲಿಯುಂ ಧರ್ಮಜನ 
ನೆಲದೊಳು (ಕೈಬಳಾ. ೨-9), 

[ಸಂ. (ಮಹಾ 4. ಶೋಕ; ಮಹಾ  ಆಶೋಕ)] 

ಮಹಾಶ್ವೇತೆ (ನಾ): ೧.' (ಬಿಳಿಯ ಹೂವುಗಳನ್ನು ಬಿಡುವ) ಒಂದು 
ಬಗೆಯ ಸಸ್ಯ : “ಕ್ಷೀರವಿದುರೀ, ಮಹಾಶ್ವೇತಾ . . . ಕರೀನೆಲಗುಂಬಳದ 
ಹೆಸರುಗಳು” (ಸ. 0ಬ. ೨. ದುರ್ಗೆ. ೩. ಸರಸ್ವತಿ. ೪. ಬಿಳಿಯ 
ಸಕ್ಕರೆ- ೫. ಸಂಸ್ಕೃತದಲ್ಲಿ ರಚಿತವಾದ ಬಾಣನ ಕಾದಂಬರಿಯಲ್ಲಿ 
ಬರುವ ಸುಪ್ರಸಿದ್ಧವಾದ ಒಂದು ಪಾತ್ರದ ಹೆಸರು: ತುತಂ ಮಹಾ. 
ಶ್ವೇತೆಯೆಂದೆನುತಾಗಂ ಬೆರುಟ್ಟನೆನ್ನ ಪೆಸರಂ ಗಂಧರ್ವೇಶ್ವರಂ (ಉರಂಘೂ. 
೩೦೭), [ಸಂ, ಮಹಾಶ್ವೇತಾ] 

ಮಹಾಸಂಧಿವಿಗ್ರಹಿ (ನಾ)- ಪರರಾಷ್ಟ್ರಗಳೊಂದಿಗೆ (ಯುದ್ಧ. ಶಾಂತಿ 
ಸನ್ನಾಹ ಮೊದಲಾದುವುಗಳ ಬಗೆಗೆ) ವ್ಯವಹರಿಸುವ ಅಧಿಕಾರವುಳ್ಳ 
ಮಂತ್ರಿಗಳಲ್ಲಿ ಹಿರಿಯನಾದವನು : ಬಾಹುಬಲಿಕುಮಾರಂಗೆ ಲೇಖ 
ಮನುನ್ಮಯೂಖರತ್ನಾಭರಣಪ್ರುಭೃತಸಮೇತಂ ಅಟ್ಟುವಂತು ಮಹಾಸಂಧಿ 
ವಿಗ್ರಹಿಗೆ[ಜಾಣಂ. ವಿಗ್ರಹಾಧಿಪತಿಗೆ] ಬೆಸಸಿದಾಗಳಿ? (ಅ0ತ. ೦೨೪೩. ಕ). 

[ಸಂ. ಮಹಾಸಂಧಿವಿಗ್ರ ಹಿನ್‌] 

ಮಹಾಸಚಿವ (ನಾ). ವಂಖ್ಯನಾದ ಮಂತ್ರಿ ; ಪ್ರಧಾನನಾದ ಸಚಿವ: 

ಅಗ ಪಂಚಪ್ರಧಾನರಲ್ಲಿ ಗಂಗರಾಜರೇ ಮಹಾಸಚಿವರಾದರು (೫ಂತಣ- ೦೪). 
[ಸಂ.) 

ಮಹಾಸತಿ (ನಾ). ೧: ಮಹಾಪತಿವ್ರತೆ,- ಸಾಧ್ವಿ : ನಿನ್ನನ್ನರ್‌ ಮಹಾ. 
ಸತಿಯರಾರುವಿಲ್ಲ (ಸುಳುನಷಿ, ೭-೨ ಇವರೆಲ್ಲರೂ ಮಹಾಸತಿಗಳು 
ಮತ್ತು ವೀರಾಗ್ರಣಿಗಳು (ಯಕ: ೦೭). ಪಿ. ಪತಿಯ ಚಿತೆಯಲ್ಲಿ 
ಸಹಗಮನವನ್ನು ಮಾಡಿದವಳು : ಮಾರದೇವನ -ರಮಣೇಮನೋಹರಿ. 
ಮಹಾಸತಿ ಶೀಲಗುಣೌಘ ಭೂಮಿಕಾವಿನಿ ಮಹಾದೇವಿ ತಂನ್ನ ವರನೊಳ್ಳು 
ಪ್ರತಿಪನ್ನದಿ ಸಂದಳಾ ದಿವಂ (೧೪. ೪೫(೩): ಶಾಗಮಂ- ೦೬೦-೯; 228ೆಯ ಶತ). 

ಮಹಾಸತಿಯಾಗು ಎ ಪತಿಯ ಚಿತೆಯಲ್ಲಿ ಸಹಗಮನ ಮಾಡು: 

ಪೋಚಿದೇವನು ಕೇತಮಲ್ಲ ಕುಂತಳೆದೇಶದ ಗವುಡಿನಾಡ ತವುಟಿಯ ಮೇಲೆ 
ಬಂದು . , , ಕಾದಿ ಸತ್ತೊಡೆ ಆತನ ಸತಿ ವಿಜಯ % ೬ x ಮಹಾಸತಿ 


೭೦೦ರ 


ಮಹಾಸಾದಂತ 


ಯಾದಳು (ಛಂ. ೦೫೪, 56-00; 139)- [ಸಂ. ಮಹಾಸತೀ] 
ಮಹಾಸನ (ನಾ). ೧. ಅತ್ಯಮೂಲ್ಯವಾದ ಪೀಠ; ಶ್ರೇಷ್ಠವಾದ 
ಆಸನ ; ಮಹಾಬಲನುಂ . . , ತನ್ನ ವರ್ಷವರ್ಧನದಿನದೊಳು ಮಹಾಸನಾ 
ಸೀನನೋಲಗಂಗೊಟ್ಟಿರ್ಪುದುಂ (೫ನೂಪು. ೦ಬಿ. ೨.: ಆನೆಯ ಮೇಲೆ 
s ಕುಳಿತುಕೊಳ್ಳಲು ಹಾಕುವ ಭದ್ರಾಸನ ; ಅಂಬಾರಿ; ಹೌದಾ; 
“ಅಂಚಿಕೆ ಮಹಾಸನಮರ್ಕು” (ಹೂರಣ. ೪೬). [ಸಂ.] 
ಮಹಾಸನ್ನಿಧಾನ (ನಾ). ರಾಜರು, ಮಠಾಧಿಪತಿಗಳು ಮುಂಶಾದ 
ಹಿರಿಯ ವ್ಯಕ್ತಿಗಳನ್ನು ಕುರಿತು ಹೇಳುವಾಗ ಗೌರವಸೂಚಕವಾಗಿ 
ಬಳಸುವ ಪದ: ನನಗೆ ಜ್ರಾಗತೆಯಾಗಿ ಊರಿಗೆ ಹೋಗಬೇಕಾದ 
ಕಾರ್ಯವಿರುವುದರಿಂದ, ಮಹಾಸನ್ನಿಧಾನದಲ್ಲಿ ನನಗೆ ಅನುಜ್ಞೆಯನ್ನು 
ದಯೆಪಾಲಿಸಿ ನನ್ನನ್ನು ಕಳುಹಿಸಿಕೊಡಬೇಕು (೪0೪. 30)» [ಸಂ.] 
ಮಹಾಸಭೆ. (ನಾ). ೧. ವಿಶಾಲವಾದ (ಊಟದ) ಹಜಾರ,- ಶಾಲೆ, 
ತಿ. ದೊಡ್ಡಸಭೆ,- ಗೋಷ್ಠಿ. ೩. ರಾಜನ ಆಸ್ಥಾನ ; ದರ್ಬಾರು: 
ಶುಭದಿನ ರಾಮಣೀಯಕಲಗ್ನದಲಿ 'ಹೊಕ್ಕನು ಮಹಾಸಭೆಯ (ರತ 
6-00)- ೪. ಯಾವುದಾದರೊಂದು ಸಂಸ್ಥೆಯ ಎಲ್ಲ ಸದಸ್ಮರು 
ಸೇರುವ ಸಭೆ: “ಸರ್ವಸದಸ್ಮಸಛೆ. ಮಹಾಸಭೆ, ಜನರಲ್‌ ಅಸೆಂಬ್ಲಿ” 
(Genera! Assembly: ಶತ್ರಿತಿ: ೭). [ಸಂ. ಮಹಾಸಭಾ] 
ಮಹಾಸಹೆ (ನಾ). ಒಂದು ಬಗೆಯ ಸಸ್ಯೆ : “ಕೊಂಡೆ . . . ಮಹಾಸಜೆ, 
ನೆಲರುದ್ರಾಕ್ಷಿ. ಬಿಳಿರುದ್ರಾಕ್ಷಿಹೂ” (348. ೬೬). [ಸಂ. ಮಹಾಸಹಾ] 
ಮಹಾಸಾಂಫಿಕ (ನಾ)- [ಬೌದ್ಧ ಸೈ]ಬೌದ್ಧ ಮತದ ಒಂದು ಶಾಖೆ ಮತ್ತು 
ಆ ಶಾಖೆಗೆ ಸೇರಿದ ವ್ಯಕ್ತಿ ; ಬುದ್ಧನು ಪರಿನಿರ್ವಾಣ ಪಡೆದ ನೂರು 
ವರುಷಗಳ ವೇಳೆಗೆ ಮೂಲಸಂಘವು ಎರಡಾಗಿ ಒಡೆಯಿತು. ಅವರಲ್ಲಿ 
ಸಂಪ್ರದಾಯವನ್ನು ಪಾಲಿಸಿದವರು “ಸ್ವವಿರವಾದಿ"ಗಳೆಂದೂ ಸಂಪ್ರದಾಯ 
ದಲ್ಲಿ ಕೆಲವು ಮಾರ್ಪಾಟುಗಳನ್ನು ಮಾಡಿಕೊಂಡವರು “ಮಹಾ 
ಸಾಂಭಿಕರೆಂದೂ” ಹೆಸರಾದರು (ರದ. 30೪). [೫ಂ.] 
ಮಹಾಸಾಗರ (ನಾ). ೧. ಆತ್ಯಂತ ವಿಶಾಲವಾದ ಸಮುದ್ರ ; ದೊಡ್ಡ 
ಕಡಲು: ನೀನು ಇನ್ನು ಸಂಸಾರವೆಂಬ ಮಹಾಸಾಗರದೊಳಗಿಂದ ದಾಟಿ 
ಹೋಗತಕ್ಕವನು (ಅಖಂಖ: ೪-೬೯); ಪ್ರಕ್ಷುಬ್ಧವಾದ ಮಹಾಸಾಗರದಂತೆ 
ಮೆರೆಯುತ್ತ ಬಂದ ಸೈನ್ಯವು ನಿರ್ಮೂಲವಾಗಿ, ಕೌಶಿಕನ ಜೀವವಳಿಯುವುದು 
ಕಷ್ಟವಾಯಿತು (ಅಸಾಣ. ೨೬). "ಹಿಂದೂಮಹಾಸಾಗರ' ಪರಾ. ೨. 
[ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ ಮೂವತ್ತೆಂಟನೆಯ ಸ್ಥಾನ ಮತ್ತು 
ಮೂವತ್ತೆಂಟು ಅಂಕೆಗಳಿಂದ "ಕೂಡಿದ ಒಂದು ದೊಡ್ಡಸಂಖ್ಯೆ ; 
ಎಕ್ಕಂ, ದಾಹಂ . . . ಸಾಗರ, ಮಹಾಸಾಗರ, ಪರಿಮಿತ, ಮಹಾಪರಿಮಿತ 
- ಈ ೪೦ ಸ್ಥಾನದ ಉಗ್ಗಡಣೆ (ಕೃರಶಾ- ೪-9೭); ಎಕ್ಕಂ ದಹಂ , , , 
ಸಾಗರ ಮಹಾಸಾಗರ . , . ಮಹಾಕ್ರುತುವೆಂಬಿವೇ ಉಗ್ಭಡಣೆಗಳು 
(ಬೇಕ. ೭). [ಸಂ.) 
ಮಹಾಸಾಮಂತ (ನಾ). (ಒಬ್ಬ ರಾಜನ ಕೈಕೆಳಗಿರುವ) ಅಧೀನ 
ರಾಜರಲ್ಲಿ ಮುಖ್ಯನಾದವನು ;: ಸಾಮಂತ ಮಹಾಸಾಮಂತರ್ಗೆ 
ಸ್ವುಮಿಯಪ್ಪೀ ಪೃಥ್ವೀಶ್ವರಂ ಬಂದೆನ್ನುಮನರ್ಚಿಸಿ ಬಂದಿಸಿ ನೀಚವೃತ್ತಿಯಿಂ 
ಕೆಂಕುರ್ವಾಣಂಗೆಯ್ದ ಪ್ಪಂ (6ರ್ಗಾಣ. ೬೯-೨0); ಸ್ವಸ್ತಿಸಮಧಿಗತಪಣ್ಣ 
ಮಹಾಸಬ್ದ ಮಹಾಸಾಮಂತ ಅಗ್ರಗಣ್ಯ (ಓಕ. ೫, ೫೬-೦ ; ಸು. 2100); 
ಮಹಾಸಾಮಂತೆ_ಮಾಸಾವಂತ (ಕಣರ, ೨೪೦ ಶ್ರಯೋ); ಮಹಾಸಾಮಂತ 
ಸಾಮಂತರುಗಳೂ , . . ಅಧಿಕಾರಿಗಳೂ ಲಗ್ನಕ್ಕೆ ದಯಮಾಡಿಸಿ: 
ವಧೂವರರನ್ನು ಹರಸಿದರು (೫ಕಣ. ೨೦೩). [ಸಂ.] 
«| ಮಹಾಸಾವಂತ, ಮಾಸಾವಂತ (ನಾ). ಎ ಮಹಾಸಾಮಂತ : ಮಹಾ 
ಸಾವಂತಂ_ಮಾಸಾವಂತಂ (ತಮದ. $. ೩೦೬ ಶ್ರಯೋ), ಮಾಸಾವಂತ ; 


38. 


ಮಹಾಸಿರಿವಂತ 


ಮನ್ನೆಯರ ಮಾಸಾವಂತರೆ ಪಸಾಯ್ತರ ಬಬ್‌ಸಲ್ವ ತುಲಾಲಾಳ್ಗಳಡ್ಡಣ 
'ದೊಳೆಡ್ಡಣಮಾಗೆ ಕೀಲಿಸಿದ ಕಿಜುಗೆಜ್ಜೆಯ ದನಿಗಳೊಳಂ (ಕಣ. 99); 
ಮಹಾಸಾಮಂತ_ಮಾಸಾವಂತೆ (ಕಮುದ. ೨೦ ಶ್ರಯೊಲ್ಪ; ಮಾಸಾವಂತರೆ 
ಬೆನ್ನ ಮುನ್ನ ಕೆಲದೊಳ್ಳೋಟಾಯ್ಲರೆತ್ತೆತ್ತಲುಂ (ಮೈಸೂರ: ೪-೩) 
ಸೆಂ. ಮಹಾಸಾಮಂತ] 

ಮಹಾಸಿರಿವಂತ (ನಾ). ೧. ಬಹಳಶ್ರೀಮಂತ. ೨. ಒಬ್ಬಾತನ ಹೆಸರು: 
ಬೆಳ್ವೊಲಂ ಮೂನುಜುಮಂ ಮಹಾಸಿರಿವನ್ತನಾಳೆ. (ಎಇ. ೩೫೪1; ೬೨-೦೦; 
906). [ಮಹಾ ಸಿರಿವಂತ] 

ಮಹಾಸೇನ (ನಾ). ೧. ದೊಡ್ಡಸೈನೃವನ್ನು ಹೊಂದಿರುವ ಸೇನಾ 
ಪತಿ. ೨. ಷಣ್ಮುಖನ ಹೆಸರುಗಳಲ್ಲಿ ಒಂದು: * ಗೌರೀಪುತ್ರಃ 

೬. ಮಹಾಸೇನಃ, ಮಹಾತೇಜಾಃ, ಶರಜನ್ಮು (ಚ ಕಥ್ಯತೇ) - ಈ 

೨೦ ಕಾರ್ತಿಕೇಯನ ಪೆಸರ್‌ " (ಇಉಯು- 3-೨0). ೩. ಉದಯನ 
ಕಥಾಪ್ರಪಂಚದ ಪ್ರಸಿದ್ಧರಾಣಿಯಾದ ವಾಸವದತ್ತೆಯ ತಂದೆಯ 
ಹೆಸರು : ಇವಳೇ ಮಹಾಸೇನನ ಪುಶ್ರಿ: 
[ON [ಸಂ] 

ಮಹಾಸೌಷಿರ (ನು). ಹಲ್ಲಿಗೆ ಉಂಟಾಗುವ ಒಂದು ಬಗೆಯ ರೋಗ ; 
ಒಂದು ಬಗೆಯ ದಂತರೋಗ : ಮಹಾಸೌಪರ ಎಂಬ ದಂತರೋಗದಲ್ಲಿ 
ಹಲ್ಲುಗಳು ಅಲ್ಲಾಡುವುವು. ಕಟವಾಯಿಗಳು ಒಡೆವವು, ಕೀವು: ರಕ್ತ 
ಸುರಿವದು (ಕೈದ್ಯಕಾ- 11; 039)- [ಸಂ.], 

ಮಹಾಸ್ತ್ರ (ನಾ). ಅತ್ಯಂತ ಶಕ್ತಿಯಂತವಾದ ಆಸ್ವ್ರ. 
ಬಾಣ : ಖಶಿಯಿಂದೆ , ಫಲುಗುಣಂ ಪೂಡಿದ ವ: 
ಲೋಚನಂ ಕಂಡು... ಬೆಸಸಲುನ್ನತಪರಾಕ್ರವಿ ಧನು: ನುರ್ದು 
ಕಿವಿದರೆಗೆ ತೆಗೆದೆಚ್ಚನಾ ಶರವನು (ಕೈಬಶಾ, 0೩-4t)- [ಸಂ.] 


ಯಾವ ಮಸವದತ್ತೆ! (ಸೃಶ್ಯವಾ- 


ಮಹಾಸ್ರಗೃರ (ನಂ). [ಛಂದ] ವರ್ಣಛಂದಸ್ಸಿನಲ್ಲಿ ಪ್ರಸಿದ್ಧವಾದ 


ಇಪ್ಪತ್ತಾರುಬಗೆಯ ಛಂದಸ್ಸುಗಳಲ್ಲಿ ಇಪ್ಪತ್ತೆರಡನೆಯದಾದ 
ಆಕೃತಿ ಎಂಬ ಛಂದಸ್ಸಿನ ವೃತ್ತ : ಲಘುಧ್ವಯ ಶ್ರಿಗುರುವಿಂದಕ್ಕು 
ಮಹುಸ್ರಗ್ಗರಂ (ರಂರೋಂಕು- 3-೨೦೦ ಶರ್ಮ). [ಸಂ. ಮಹಾಸುಗ್ಮರಾ] 
ಮಹಾಸ್ರಗ್ಧರೆ (ನಾ). - ಮಹಾಸ್ರಗ್ವರ : “ ಎರಡು ಲಘು ಮೂಳು 
ಗುರುವಿರೆ ಮಹಾಸ್ರಗ್ವರಾಖ್ಯಂ” (ಮಂಗಾ. ೦೦೭-೨೨) ; ಮರುದಾಕಾಶ 
ವ್ವಯೇಂದ್ರಾನಿಟೆಹುತವಹಯಗ್ಮಾಂಗಜಾರಾತಿಯರ್ಕಳ* ಬರೆ ಪಕ್ಷಸ್ಮಾನ 
ದೊಳ್‌ ನಿಲ್ದಿರೆ ವಿರತಿ ಮಹುಸ್ರಗೃರು ನಾಮವೃತ್ತೆಂ (ಛಲೋ. 
೨-೦6೩): ಶಾರ್ದೂಲವಿಕ್ರೀಡಿತ... ಸ್ರಗ್ಮರೆ, ಮಹುಸಸ್ರಗ್ವರೆ . ಎಂಬ 
ಆರುವೃತ್ತಗಳೇ ಕರ್ನಾಟಕ ಕಾವ್ಯರಂಗದಲ್ಲಿಲ್ಲ ನರ್ಶಿಸಲು ನಿಂತ ಸಂಸ್ಕೃತ 
ಜನ್ಮ ವೃತ್ತಗಳು (4ನಾರೋ, oto). [ಸಂ. 
ಮಹಾಸ್ವಾಮಿ (ನಾ). ೧. ಮಹಾಪ್ರಭು; ಮಹಾರಾಜ: ಆಳ್ವ 
ಮಹಾಸ್ವಾಮಿಯವರಿಗೆ ಈ ವಿಷಯವನ್ನು ಶ್ರುತಪಡಿಸಿ ಇದಕ್ಕೋಸ್ಕರ 
ತಮಗುಂಟಾದ ಸಂತೋಷವನ್ನೂ ತಿಳಿಸಿದರು (ಮಾನಂ. 11» ೦೨೨). 
೨. ರಾಜರು, ಗುರಂಹಿರಿಯರಂ, ಅಧಿಕಾರಿಗಳು ಮಂಂತಾದವರನ್ನು 
ಸಂಬೋಧಿಸುವಾಗ ಬಳಸುವ ಒಂದಂ ಗೌರವಸೂಚಕಪದ : ನಾನು 
ಬಳ್ಳೆ ಅಕ್ಕಿ ಅನ್ನ ಊಟ “ಮಾಡುತ್ತೇನಂತೆ, 'ಹಾಸಿಸ್ವಿಮಿ (ಕಂತೆ. ೭). 
[ಸಂ. ಮಹಾಸ್ವೂಮಿನ್‌] 


ಮಜಸ್ರುಗ್ಯರಾ] 


ಮಹಾ: 


ಮಹಾಹವ (ನಾ). ಭಾರಿಯಂದ್ಧ ; ಘೋರಕದೆನ: ಪೊಳೆವ 
ಮಿಂಚುಗಳಂತಿರೆ ಕೇತುಗಳ್‌ ಜಳದವೃಂದದವೋಲಿರೆ ಹೆಸ್ತಿಗಳ್‌ ಗಂತಧಾರೆ 
ಗಳಂತಿರೆ ಪಶ್ತಿಗಳ್‌ ಬಳಿಸಿ ಕಾರ್ಗೆ(ಣೆಯಾಯ್ದು ಮಹಾಹವಂ (ಕಟಾ, 


0-019). [ಸಂ.] 
ಮಹಾಹವಧ್ವನಿ (ನಾ). ೧. ಉಗ್ರವಾದ ಕದನದ ಸದ್ದು. ೨. 


೭೬೦೦೯ 


ಆ 


18 


2 


ಮಹಿತೆಳ 


ಯಾಗದಲ್ಲಿ ದೇವತೆಗಳನ್ನು ಆಹ್ವಾನಿಸುವ ಧ್ವನಿ. ೧, ೨: ನೆರೆದ 
ವಿಸಂವಾದಂ ಪಂಜರಶುಕತತಿಯೊಳ್‌ ಕುಲಾಲಗೇಹಂಗಳೊಳಂ ಪರಚಕ್ರ. 
ಭ್ರಾಂತಿಗಳದ್ವೆರದೊಳ್‌ ನೆಗಟ್ಬುಂ ಮಹಾಹವಧ್ವನಿನಿಯತಂ (ಕಂ: 
೬೧೦೦). [ಸಂ. (ಮೆಹಾ + ಅಹದ 4 ಧ್ವನಿ; ಮಹಾ *ಹದ ಇ. ಧ್ವನಿ] 
ಮಹಾಹಿತ (ನು). ೧. ಆಪ್ತಗೆಳೆಯ ; ಪರಮಸ್ನೇಹಿತ. ೨. 
ಕಡುಹಗೆ ; ಪರಮಶತ್ರು. ೧. ೨: ಈ ಚಂದ್ರಹುಸಂ ಮಹಾ 
ಹಿತನೆಮಗೆ ಮೇಲೆ ನಮ್ಮ ಸೀಮೆಗೆ ಅರಸ; 


ನದು (ಕೈಮಿರಾ, ೩೦-೨೫). 


[ಸಂ. (ಮಹಾ -- ಹಿತ; ಮಹಾ + ಅಹಿತ) ] 

ಮಹಾಳಿ (ನಾ). (ಕರಾ) ಅಡಕೆಮರಕ್ಕೆ ತಗುಲುವ ಒಂದಂ ಬಗೆಯ 
ರೋಗ : ಸಾವಿರದೊಂಭೈನ್ನೂರ ಮೂವತ್ತನಾಲ್ಕರಲ್ಲಿ ಪ್ರುರಂಭವಾದ 
ಅಡಿಕೆ ಮಹಾಳಿ ಕೊಳೆರೋಗದಿಂದಾಗಿ ಅಡಿಕೆ ಬೇಸಾಯಗಾರರ 
ಜರ್ಶ್ಭುರಿತರಾಗಿದ್ದರು (ಕರುಣ. 04). "ಕೊಳೆರೋಗ' ಪರಾ. [? ] 
ಮಹಿ (ನಾ). ,೧. ಭೂಮಿ; ಪೃಥ್ವಿ: `ಸ್ಮಿರೆ ಧರಣಿ... 
ಜಗತಿ... ಭೂ ಗೋತ್ರೆ ನೆಲಂ  (ಸ್ತುಕೋ. 3೬-೦); ಮುನ್ನಿನ: 


ಮಹಿ 


ಬಿ 
ಸಿ 


ಚಕ್ರೀಶ್ವರೆರಾರ್‌ ನಿಷ್ಕಂಟಿಕಂಮಾಡಿದರೆನೆ ಮಹಿ ನಿಷ್ಯಂಟಕಂ. ಮಾಡಿ 
ಚಕ್ರೇಶ್ವರರತ್ನಂ ಸನ್ತತಂ ಪಾಳಿಸಿದನಶಿಬಳಂ ವಿಕ್ರಮಾದಿತ್ಯದೇಪಂ 
(a3. xvi, ೫೯-೪ ; 10) ; ಅಹಿರಾಜಂ ದ್ವಿಸಹಸ್ರಜಿಷ್ವನಟಯಂ 


ವ್ಯಾವರ್ಣಿಸಲ್‌ ಬಲ್ಲನೇ ಮಹಿಯೊಳ್‌ ಮಾನವನೊಂದೆ ನಾಲಗೆಯೊಳಂತಾ 
ಭೂಭುಜಾಗಾರಮಂ (8೧. ೨-೬೭). ೨. ರಾಜ್ಯ ; ದೇಶ. 
[ಸಂ, ಮಹಿ, ಮಹೀ) 
ಮಡಿಕೆ (ನಾ). ಹಿಮ; ಮಂಜು: "ಪಃ 
(ಗಂಗು. ೨೫೨). [ಸಂ. ಮಹಿಕಾ] 
| ಮಹಿಚಕ್ರ (ನಾ). ಭೂಮಂಡಲ; ಪೃಥ್ವಿ ; ಮಹಿಚಕ್ರಕ್ಕಿದು ಚೋದ್ಯ 
ಮಲ್ವೆನಿಸುವಂತೂರ್ತೀವುದುಂ ಕಂಡು ಸಸ್ಟಹರೆಲ್ಲಂ ಗೆಳೆಗೊಂಡು 
ಬಣ್ಣಿಸುವರ್‌ (ಅ3ತ. ೦೨-೦೨). [೫ಂ.) 

ಮಹಿಜ (ನಾ) [ಜ್ಯೋತಿ] : ಅಂಗಾರಕ ; ಮಂಗಳಗ್ರಹ": ತಾರೆ 
ಸಪ್ತೆಮಿದಿನದಿ ತಾರೇಶ ಮಹಿ[ಣ೫ಣ ಮಹ) ಜಂಗೆ ಹೋರದಲೆ 
ಹೋದಡವನಿರ್ದ ಜಗಕೆ ಹೆಮ್ಮಾರಿ ಕಾಣಯ್ಯ (ಸರ. ೩9). [ಸಂ.] 

ಮಹಿತ (ಗು). ೧. ಗೌರವಾರ್ಹನಾದ ; ಪೂಜ್ಯನಾದ : ಇಚ್ಛಾ 
ಮಾತ್ರದಿಂದಂ ವಿಕೃತಿಗಳನೆಯ್ದಿಸುವ ಮಹಿತಮಹಾಮಹಿಮನೀತ 
(೨ಿಸಫು.. 30-13) ; ದನುಜಸಂಹೃತಿಶಕ್ತಿ ಧರಂ ಪ್ರಭಾಕರಂ ಮಹಿತ 
ಮಹೋದಯಂ (೫೩ಕ, 9-6). ೨. ಶ್ರೇಷ್ಠವಾದ ; “ಹಿರಿಮೆ 
ಯುಳ್ಳ ; ಘನತೆಯಿಂದ ಕೂಡಿದ : ಮಹಿತಭಕ್ತಿದು ಸಹಜಮುಗೈೆಯ 
ನೀಶ್ವೆಲೆಂ ತಾಂ ಮೈಜಯಿಸುವೆನೆಂದು (0ಸಕ್ಳ, ೦೫-೦೬) ; ತೊಂತಗವಿತೆಯ 
ಗುಣ್ಟೇಂ ವಿಹಿತನಿಜಲಲಿತಮಂಜುಲವ:ಹಿತಾತುಳಸುಪ್ರಬಂಧದೊಳ್ಳಿಂಗೆಣೆಯೆ 
(ಮಾರ: 0-38). (ನಾ). ೩. ಪೂಜ್ಯವ್ಯಕ್ತಿ ; ಮನ್ನಣೆಗೆ ಯೋಗ್ಯ 
ನಾದವನು : ಅಪ್ರತಿಮತಪಶ್ರೀಮಹಿತನಯಸೇನಮಹಾದಮನಿಪತಿ 
ಶಿಷ್ಯರಜಿತಸೇನಾಚಾರ್ಯರ್‌ (೫ನುಂಫ- ೩); ಜಿನಪತಿಪೂಜೆಯಂ , . . 
ಜನಕತನೂಜೆ ಪೇಟ್ಟ ತೆಜಿಂ ನೆಗಬಿಕಿಂದು ಪುರೋಹಿತಂಗೆ ಸಜ್ಜನದುಹಿತಂಗೆ 
ಪೇಬ್ಜಿ೦ (ಶಂರಾಮಾ, ೦೫-೮೪): [ಸಂ.] 

ಮಹಿತನಯ (ನಾ). ೧. ಭೂಮಿಯ ಮಂಗ. ಪ. [ಜ್ಯೋತಿ] ನವಗ್ರಹ 
ಗಳಲ್ಲಿ ಒಂದು : ಅಂಗಾರಕ : ಮಹೀಶ್ವರಂ ಮೇಣ್‌ ಮಹೀಶ್ವರಾಧೀಶ 
ಸಮಂ ಮಹಿತನಯಂಂ ನೆಲಸಿರೆ ಮೃಗಗೃಹದೊಳ್‌ ತನ್ಮನುಜನೆನಿಸುಗುಂ 
(mes. 01-30). [ಸಂ.] 

ಮಹಿತಳ (ನಾ): ೧. ಭೂಮಂಡಲ : ಸೊಮೆಶ್ವರನವತರಿಸಿದನೀ 
ಮಡಿತಳತಿಳಮೆನಿಪಲಂದ ಪುರದೊಳ್‌ (ಎಇ. ೫೫1111, ೩೩-೨ ; 2083). 


ಬರ್ಮ, ಮಂಜು '' 


ಮಹಿಧರ ೭ 
ಪಿ. ನೆಲ; ಭೂಮಿ: ಮಹಿತಳಲುಂಿತೋತ್ಸಿಮಂ - .. ಆ, ಮಹಿಪಂ 
ಪೀತಾಂಬುವನಂದು ಹಯವನಾಸನ್ನವಿಟಪಿಯೊಲ್‌ ನಿಯಮಿಸಿದಂ (ಉರು. 
wl): [ಸಂ. ಮಹಿತಲ] 


ಮಹಿಧರ (ನಾ). ೧. ಭೂಮಿಯನ್ನು ಹೊತ್ತಿರುವುದು : ಪರ್ವತ: 
ಕಾಂಚನಶೈಲಾಧೀಶನೋ ಹೈಮವತವಮಹಿಧರಾಧೀಶನೋ ಪೇಬ್‌ಂ (6ಶಫು. 
೬6); ಹಿಮವತ್ಕುತ್ಯೀಳದೊಳ್‌ ಮಂದರಮಹಿಧರದೊಳ್‌ 
ಚೈತ್ಯಾವಾಸಪೂಜೋತ್ಸವದಿನಗಲನಲ್ಲಿಂದಮೆಂದುಂ ಸುರೇಂದ್ರಂ (ಸುಕುಶಾ- 
₹೪0). ೨. (ಕೂರ್ಮಾವತಾರರೂಪದಿಂದ) ಭೂಮಿಯನ್ನು 
ಹೊತ್ತವನು ; ವಿಷ್ಣು ; ಎಳೆಯಂ ವಿಕ್ರಮದಿಂ ತರಲ್‌ ಮಹಿಧರಂ 
ಮುನ್‌ ಪಂದಿಯಾದಂತೆ ಪೋದೆಳೆಯಂ ದಾಯಿಗರಂ ಪಡಲ್ವಡಿಸಿ ಕೊಂಡಾ 
ಳಲ್ಕಮಾದೇವದಿಂ . . . ಬೃಹಂದಳೆಯಾದಂ ನರಂ (ಶುಶಶಾ - 5-೩೫). 

[೫ಂ.] 

ಮಹಿಭುಜ (ನಾ): ಭೂಮಿಯನ್ನು ಅನುಭವಿಸುವವನು ; ರಾಜ: 
ಸೊಗಯಿಸೆ ಸಿಂಹನಂದೆಯುಮನಿಂದಿತೆಯುಂ  ತನುಜನ್ಮಜನ್ಮ ಭೂಮಿ 
ಗಳವರಿಂದಮಾ ಮಹಿಭುಜಂ ಕರಮೊಪ್ಪಿದಂ (ಶಾಂತಿಫು- ೬-೬೦)- 

[ಹಂ. ಮಹಿಭುಜೀ] 

ಮಹಿಮ (ನಾ). ೧. ಹಿರಿಮೆ; ಘನತೆ: ಸಾಮರ್ಥ್ಯ: ೨. ಹಿರಿಮೆ 
ಯುಳ್ಳವನು ; ಘನವಂತ ; ಮಹಾತ್ಮ : ಇಂತಪ್ಪ ಮಹಿಮನುಟಿ 
(8ಕ್ಕಕಾ ೦-3೯) ; ರುದ್ರನೆನಿಪ್ಪ ಮಹಿಮಂಗೆ ಹುಟ್ಟಿಸುವ ರಕ್ಷಿಸುವ ಭಕ್ಷಿಪ 
ಕಟ್ಟಳೆಯನಳವಡಿಸಿ ಪಟ್ಟವ ಕಟ್ಟಿ ಕರುಣಿಸಿ ಮೆಜಿದ ಗುರು ಗುಹೇಶ್ವರನು 
(ಶ್ರಕುಊ- 0-೨0) ; ಯೋನಿಜನಲ್ಲದ ಮಹಿಮಂ . , . ನಿನಗೆ ಪುತ್ರನಾದಪನು 
(ಹಮ್ಮಾರ. ೨-0)... [ಸಂ, ಮಹಿಮನ] 

ಮಹಿಮಾಕರ (ನಾ). ಹಿರಿಮೆಗೆ ನೆಲೆಯಂತಿರುವವನು ; ಮಹಿಮೆ 
ಯುಳ್ಳವನು ; ಘನವಂತ : ಭರತಾವನೀಶ್ವರಂ ಗುರು ಪಿರಿಯಣ್ಣಂ 
ಚಕ್ರವರ್ತಿ ಮಹಿಮಾಕರಂ (600). ೦-0೦೨); ನಿನ್ನವತಾರಾಕೃತಿಯನರ್ಚಿಪಂ್‌ 
ಮಹಿಮಾಕರ ಪರಮಾರ್ಥವಾರ್ಗೆ ಲಕ್ಷ್ಯಂ ನಿನ್ನಾ (ಜಗ2- ೩-00೪). [ಸಂ.] 

ಮಹಿಮಾನತೆ (ನೂ). ಲೋಕಪೂಜ್ಯತೆ:: ಮಾನನಿಧಿಗಳು ಸುಕೃತಿಗಳು ಮಹ, 
ಮಾನತೆಯಲಿರುತಿಪ್ಪರದನಾನೇನ ಹೇಳುವೆ ಮಾದರಸ ಮಾದಾಂಬಿಕೆಯ 
ರಿರದ (ಕ್ರಯ, ೯-೦೦). [ಮಹಿ ಮಾನ 4 _ ತೈ) 

ಮಹಿಮೆ (ನಾ). ೧. ಹಿರಿಮೆ ; ಔನ್ನತ್ಯ : ಮಹಾತ್ಮೆ ; “ಮೈಮೆಯೆನಲ್‌ 
ಮಹಿಮೆ” ($88. 60) ; ಮಹಿಮೆ ಜಗತ್ರಯಪ್ರಭುತೆಗಾಸ್ಪ್ತದಮಾದು 
ದಿರ್ದುಮಗ್ಗಳಂ ಮಹಿಮೆಯನಾರೊ ಮಾಬ್ಬರ್‌ (ಕಿ. 00-003) ; 
ಸಿದ್ಧರಾಮತಂದೆಗಳ ಮಹಿಮೆ . . , ಎನ್ನೊಳಗೆಂದಿಪ್ಪುದೊ (66ರ. 
6೭-೩೪)- ೨. ವೈಶಿಷ್ಟ್ಯ : ಆ ಸಾಮಾನ್ಯ ಅನ್ನವನ್ನು ಬಡಿಸುವುದರಲ್ಲಿಯೇ 
ಭಟ್ಟಿನಿಯ ಮಹಿಮೆ ಕಣಿಸುತ್ತಿತ್ತು (೧೩೮. ೭೩). ೩. ಅಷ್ಟಸಿದ್ಧಿಗಳಲ್ಲಿ 
ಒಂದು ; ತನ್ನ ಇಚ್ಛೆಯಂತೆ ಆಕಾರವನ್ನು ದೊಡ್ಡದಾಗಿ ಪರಿರ್ಕಿಸಿ 
ಕೊಳ್ಳುವ ಒಂದು ಬಗೆಯ ವಿದ್ಯೆ: ಅಣಿಮಾ ಮಹಿಮಾ . , : 
ವಶಿತ್ವೇಶಿತ್ವಾಪ್ರತಿಹತತ್ವ ಕಾಮರೂಪಿತ್ವಾದಿಭೇದದಿಂ ಕ್ರಿಯಾಗೋಚರರ್ಧಿ 
ಬಹುವಿಧಂ (ತತ್ತಶ್ರ. ೦೭೪) ; ಅವಧಿಜ್ಞಾನಿಯುಮಣಿಮಾ ಗರಿಮಾ ಮಹಿಮಾ 
೬ ೬ ಎಂಬಷ್ಟಗುಣಮಣಿಭೂಷಿತನುಮಾಗಿ (ಕ್ರಾಶಕಾ, ೦೦೪); ಬ್ರಹ್ಮಾಂಡಾದಿ 
ಶಿವಾಂತಮಾದ ಮೂವತ್ತಾಳುತತ್ವಂಗಳಿಂ ಪೊಜಗೆ ವ್ಯಾಪಿಸಿ ವರ್ತಿಸುವದೇ 
ವಯಿಮೆ (೧ನೀಕ. ೨೬೨). ೪. [ಜೈನ] ಪೂಜೆ ; ಅರ್ಚನೆ ; ಆರಾಧನೆ ; 
ನಿಜಗೃಹೋದ್ಯಾನದ ಜಿನಭವನದೊಳೆಂಟುದಿವಸಂಬರಂ ಮಹಾಮಹಮೆಂಬ 
ಮಹಿ! ಕಾಕಾಂ- ಜಿನಮಹಿ] ಮೆಯಂ ಮಹಾವಿಭೂತಿಯಿಂ ಮಹಾಬಲಂ 
ಮಾಡಿದಿಂ ಬಬಿಸಿಯಿಂ (60ಪು. ೨-೫೯5); ವಂಹಿಮೆಯನಾ ಮಹೀತಳದಕ್ಕ ೈತ್ರಿಮ 
ಕೃತ್ರಿಮ ಚೈತ್ಯಗೇಹದೊಳಕ ಮಹಿಶಮೆನಲ್‌ ಮಹಾಮಹದ ಪೂಜೆಯ 


೦60 ಮಹಿಹಾಕ್ತಿ 


ನೋಜೆಯಿನಂದು ಮಾಡಲ್‌ (ಕೇಫ. ೦-೦೩೩). 
[ಸಂ. ಮಹಿಮನ. ಮಹಿಮಾ] 

ಮಹಿಮೆವಡೆ (ಕ್ರಿ). ಘನತೆಯನ್ನು ಹೊಂದು; ಹಿರಿಮೆಯಿಂದ ಕೂಡಿರು: 
ಮಹಿಮೆವಡೆದಿಂತು ಸೊಗಯಿಸುವ ಹೇಮಕುತ್ತೀಳದಿಂದೆ ತೆಂಕಣದೆಸೆಯೊಳ್‌ 
ಮಹಿ ಭೆರತಂ ಷಟ್ಟಂಡಾವಹಂ (ಸುಳುಪಾ. ೦-೬6) - 

[ಮಹಿಮೆ 4 ಪಡೆ] 

ಮಹಿಮೆವೆಜ (ಕ್ರಿ). ಎ ಮಹಿಮೆವಡೆ ; ಆ ವಿಯತ್ತಳವದಿರೆ ನೆಗೆದು 
ಮಹಾವಿಭವದಿಂದೊತ್ತಿ ನಡೆಯಲು ದೇವನಿಚಯಂ ಪೊಗಳಲುದ್ದೀಪಿತ 
ಮಮಿಮೆವೆತ್ತು ಪರಗಣಾವಳಿಯಾಜ್ಞೆಯಂ ತತ್‌ಶಿರದೊಳಾಂತು - . , 
ಪೋದನು (ಇಪ್ಪು. ೪೪-೬): ಬಹುಕಾಲಕಾಗಿ ನನ್ನೊಡೆಯನ ಕಂಡೆನೊ 
ಮಹಿಮೆವೆತ್ತೈನೊಯೆನುತೆಯ್ದ ಮಹಿಪನ ಮುಂದುಡುಗೊರಗೆಯನಿರಿಸಿ 
ಗಹಗಹನೆಜಗಿದಳು ಕಾಳಿಂದಿ (6ರಕ- ೩೬-೬). [ಮಹಿಮೆ + ಪೆಲು|] 

ಮಹಿಶೂರು 'ಮಯ್ಸೂರ್‌` ನೋ. 

ಮಹಿಷ (ನಾ). ೧. ಕೋಣ : “ಮಹಿಷಂ, ಸೈರಿಭ;. ರಕ್ಷಾಕ್ಷಃ- ಕಾಸರಃ, 
ಲುಲಾಯ; - ಈ ೫ ಕೋಣಂ” (ಕಣಯ. ೩6-೭೨); ಕರಿ ಮಹಿಷ ಮೇಷ 
ಮ್ಸಸ್ವರೂಪದಿಂ ತಮಗೆ ತಾಮೆ ಪೋರೆ ಸೂರರ್ಕಳ್‌ (684. 3-೮೦)- 
೨. ದುರ್ಗೆಯಿಂದ ಹತನುದ ಒಬ್ಬರಾಕ್ಷಸನ ಹೆಸರು; ತಾರಕನ 
ಕೈಟಭನ ಮಹಿಷನ. . . . ಜಜ್ಜಾ ರತನವಿವನೊಬ್ಬನಲಿ ಕೈವಾರವೇ ನೆಅಕಿ 

ದುದು ಸುರಸ್ತೋಮ (ಕುಷ್ಕಿರ್ರೋ- 0೬-೩೭), ೩. ಒಂದು 
ನರಕದ ಹೆಸರು : ಶುನಕ ಶೂಕರ ಅಜ ಮಹಿಷ ಅವಿಕವೆಂಬೈದು 
ಮಂತ್ರಿನರಕುಗಳ ನಡುವೆ ' ಚಂಡಕೋಳಾಹಳವೆ:ಬರಸುನರಕವಿಹುದು 
(06೪. ೦೫೨). 

ಮಹಿಪಪುತ್ರ ಇ (ಆಲಂ) ದಡ್ಡ : ಹೆಡ್ಡ : ಚಿತ್ರಗುಪ್ತರು... 

ನಿನ್ನ ಪತ್ರ ಕರದಲಿ ಪಿಡಿದು ಈ ಮೂರ್ಬನರ ಮಹಿಷಪುತ್ರನೆಂದು 
ನಸುನಗುವರಲ್ಲೋ ಪ್ರಾಣಿ (ರ್ಕ. ೪6-0೭). [ಸಂ.] 

ಮಹಿಷನಾಥ (ನಾ). ದಿಕ್ಕಾಲಕರಲ್ಲಿ ಒಬ್ಬ ; ಕೋಣವನ್ನು ವಾಹನ 
ವನ್ನಾಗಿ ಉಳ್ಳವನು ; ಯಮ: ಪ್ರಥಮಪ್ರಾಕಾರದೊಳಗಣ ಮಹಾ 
ವೀಧೀಭಾಗದೊಳಮರನಾಥಮಹಿಷನಾಥಸರಿನ್ನಾಥ ಧನನಾಥಸನಾಥಮಪ್ಪ 
ದಿಕ್ಟಾಲರ ಕೇಳೀಪ್ರಾ ಸಾದಂಗಳಿಂದಂ (ತಪು ೭-೨೦೦). [ಸಂ.] 

ಮಹಿಷಮಂಡಲ (ನಾ). -ಮಯ್ಸೂರ್‌ ; *ಎರುಮೈ _ನಾಡು' ಎಂಬುದು 
ಮಹಿಷ-ಮಂಡಲವಾಗಿ ಪರಿವರ್ತನವಾಯ್ತೆಂದು ಹೇಳಲಾಗುತ್ತದೆ (ರಾರ. 
0೫೨). [| 


ಶಾಣಲಾಃ 


ಮಹಿಷಯುದ್ಧ (ನಾ). ಕೋಣಗಳನ್ನು ಹುರಿದುಂಬಿಸಿ ಹೋರಾಡಿಸುವ 


ಒಂದು ಬಗೆಯ ಪಂದ್ಯ : ಮಲ್ಲಮೇಷಾದಿಯುದ್ಧಂಗಳಂ ನೋಡುತುಂ 
- « ರಂಜಿಸುವ ಮಹಿಷಯುದ್ಧಂಗಳಂ ಕಾಣುತುಂ. . . ಪುರಮಂ 
ಸರ್ವಸಂಭ್ರಮದೊಳಂ ಪೊಕ್ಕು (ನಂಂರ. ೩-೩೮). [೫0.7 
ಮಹಿಷಾಕ್ಷ (ನಾ). ಒಂದು ಬಗೆಯ ಮರ ಮತ್ತು ಅದರ ಅಂಟು; 
ಲೋಬಾನ: ""ಪುರಾಖ್ಯಂ, ಮಹಿಷಾಕ್ಷಿಃ: ಗುಗ್ಗುಳಃ, ಫಲಂಕಷಃ-ಈ 
೪ ಗುಗ್ಗುಳಿ'' (ಹಕಾಯಂ- 000-1೬೬); ಹೇಮಮ್ನಾಕ್ಷಿಕ, . . ಮಹಿಷಾಕ್ಷ, 
ಗುಗ್ಗುಳ, ಮಣಿಶಿಲೆ, ಪಾದರಸ ಇವಿಷ್ಟನು ಸಮಾಂಶವಾಗಿ ಎಮ್ಮೆಯ 
ಹಾಲಿಂದ ಮರ್ದಿಸಿ ಏಳುದಿನ ಮುಖಕ್ಕೆ ಲೇಪವಂ ಮಾಡಲು: ಮುಖದ 
ಕಪ್ಪು ತಿಳಿವದು (ವೈದ್ಯಸಾ- 31, ೦೩೩). [ಸಂ.] 
ಮಹಿಷ್ಣಾಕ್ಷಿ (ನಾ). ಇ ಮಹಿಷಾಕ್ಷ : “ಗುಗ್ಗಳ ಮಹಿಷಾಕ್ಷಿ ಕೌಶಿಕಾಖ್ಯಂ" 
(ಮಗಂ. 9೩-93); ಮಹಿಷಾಕ್ಷಿಯೊಪ್ಪಲವ ತಂದು ಮೂಜವಸರದೊಳುಂ. 
ಬಾಲೇಂದುವತಾಳಿಗೆ ಕೊಡುತಿರಲು (೧೫4. ಇ9-೨೪). 
[ ಎಸೆ. ಮಹಿಷಾಕ್ಷ 


ಮಹಿಷಾಸುರ 


ಮಹಿಷಾಸುರ (ನಾ): ಇ ಮಹಿಷ ೨: ಮೂನ್ಸಳಂತೆ  ಗಾಳದೊರ್ಗ 
ತೊಡರ್ದಿರ್ದ ಪಾದರಿಗರಿಂ ಮಹಿಷಾಸುರನಂತೆ ಸೂಲದೊಳ್‌ ನೊಂದು ನರಳ್ವ 
ಕಳ್ಳರಿಂ . . , ಅತಿಭಯಂಕರಾಕಾರಮಪ್ಪುದು (ಕ್ಕಸಾ. 33೪ ಕೊಳ); 
ಮೈಲೆದಾಯ್ದ ವಂಹಿಷಾಸುರನಂ ತವೆ ಕೊಂದಳಾವಳಾ ಭಗವತಿ ಕೂರ್ತು 
ಬೀರಸಿರಿಯಾಗೆ ಭುಜಾಸಿಗೆ ನಾಗವರ್ಮನಾ (6ಂರೋಂಡಿ- ೦-೪): [ಸಂ] 

ಮಹಿಷಾಸುರಮರ್ದಿನಿ (ನಾ): ವಿಷಾಸುರನನ್ನು ಕೊಂದವಳು; 
ದುರ್ಗೆ; ಚಾಮುಂಡಿ: ನವರಂಗದಲ್ಲಿರುವ ಗೂಡುಗಳಲ್ಲಿ ಲಕ್ಷ್ಮೀ 
ನಾರಾಯಣ . . - ಮಹಿಷಾಸುರಮರ್ದಿನಿ ವಿಗ್ರಹಗಳು ಇರಿಸಲ್ಪಟ್ಟಿವೆ 
(ಮೈವಾಸ್ತು- ೦೦). [ಸಂ. ಮಹಿಷಾಸುರಮರ್ದಿನೀ] 

ಮಹಿಷಿ (ನಾ). ೧. ಎಮ್ಮೆ; "ಮಹಿಷಿ ಕಾಸರಿಯೆನಲೈಮ್ಮೆಯಕ್ಕುಂ' 
(ಹುಂಗರಾಂ- 33-೭); ಪುರುಹೂತಾರ್ಚಿತನಂಶದೊಳ್‌ ವಿಬುಧಧಾಶ್ರೀನಾಥ 
ಧರ್ಮಾಕರೋತ್ಕರದಿಂ ಭಾರ್ಗವನಂಶದೊಳ್‌ ಮಜಿಷಿ[ಶಾಂ- ಷಗೋ 
ಮಾಣಿಕ್ಕಂ ರೂಪ್ಯಾದಿಯಿಂ. . . ಸಂತತಮಾ ವಿಲಗ್ಗಜನಿತಂಗಾಜೀವನಂ 
ಕೂಡುಗುಂ (೫3. ೦೦-3). ೨. ಪಟ್ಟದ ರಾಣಿ; ಅಗ್ರಮಹಿಷಿ: 
“ಕೃಕುಭಿಷೇಕಾ, ಮಹಿಷೀ _ ಈ ೨ ಪಟ್ಟದರಸಿಯರ್‌'' (ತರಾಯು. 
(7-೩೨೬); ಮೊದಲು ಧೃತರಾಷ್ಟ್ರನ ಮಹಿಷಿ ರೋಷದಲಿ ಯಾದದರೆಲ್ಲ| " 
ರಳಿಪಂದದಲಿ ಶಾಪವ ಕೊಟ್ಟುದನು ನೆನೆನೆನೆದು ಚಿತ್ತದಲಿ ಬೆದಜುತಿರ್ದುದು 
ಸಕಲಜನ (ಕ್ಮುರುಗ, 0-06)- ೩. ಅರಸಿ; ರಾಣಿ; ದೇವೇಂದ್ರನು ... - 
ಕಲಶದಲ್ಲಿದ್ದ ಅಮೃತೋದಕದಿಂದ ಪ್ರಭುಗಳಿಗೂ ಇಬ್ಬರು ಮಹಿಷಿಯ 
ರಿಗೂ ಅಭಿಷೇಕಮಾಡಿದನು (೫೫. ೪೪): ೧, ೩: ಶುದ್ಧಾಂತ 
ನಿಳಯದುತನೇಕಮಹಿಷೀಸಮೇತಮುಂ ನೀಳಾಬ್ದನಂಳದಂತೆ ನಿಷ್ಕಂಟ 
ಕಾತ್ಮಮುಂ . . - ಎಂಬ ಮಹನೀಯ ಮಹಿಮೆಯಂ ತಳಿದು (ಫೃತೃಪು- 
«೩೦ ಐ. ೪. ಉನ್ನತಸ್ಥಾನದಲ್ಲಿರುವ ಸ್ರೀ: ೫. (ಉಕ) ಒಂದು 
ಮನೆತನದ ಅಡ್ಡಹೆಸರು- [ಸಂ. ಮಹಿಸೀ] 

ಮಹಿಷಿಕ (ನಾ). ಕೋಣ; ಮಹಿಷ: ಬಳಿಯ ಗಜಂ ತಗರ್‌ ಮಹಿಸಿಕಂ 
ಮನುಜಂ ಮಕರಂ ಮೃಗಂ ಸಮುಜ್ಯಳಿತತುರಂಗಮಂ ವೃಹಭಮೆಂಬಿವ 
ನೇಲ್‌ ಸಮಸ್ತಸೈನಿಕರ್‌ ಬಳ)ರಲಿಂದ್ರ ನಗ್ನಿಯಮ . . , ಅಖಿಳ ದಿಕೃತಿ 
ಗಳ್‌ ನಡೆದಂ` ನಿಜಾಶೆಯೊಳ್‌ (ಉಾರಪು. 0೬-೩೨೭). ಐ ಇದು ಛಂದಸ್ಸಿ 
ಗಾಗಿ ಮಾಡಿಕೊಂಡಿರುವ ರೂಪ. [? 7 

ಮಹಿಷೀರಸ (ನಾ): (ರಾಣಿಯರು ಲೇಪಿಸಿದ್ದ) ಒಂದು ಬಗೆಯ 
ಸುಗಂಧಲೇಪ (?) :  ಅಡರೆ ಕವಲ್ಹುದೊಂದೆಡೆ ಮೃಗೋದೃವದಿಂ 
ಬೆಳರ್ವಟ್ಟು ನಿಂದುದೊಂದೆಡೆ ಮುಲಯೋದೈವಪ್ರಸರದಿಂ ಕದಡಿಂ ಕಡುಕೆಂಕ 
ಮಾದುದೊಂದೆಡೆ ನವಕುಂಕುಮದ್ರವದಿರರ್ವಿ: ಕರ್ಪಿನದಿರ್ಪನಾಳ್ಹು 
ದೊಂದೆಡೆ ಪರಿಮಿಶ್ರಿತಾರ್ಪಮಹಿಸೀರಸದಿಂ. ಸರಸೀವಿಭಾಗದೊಳ್‌ 
(ಕಂತಿಫು- 6-96). "ಗೋರಸ' ಹೋ. [ಸಂ.) 

ಮಹಿಷ (ಗು). ೧. ಅತಿದೊಡ್ಡದಾದ; ಬೃಹತ್ತಾದ; ಬಹು ಹಿರಿಯ. 
(ನಾ). ೨. ಘನತೆ; ಹಿರಿಮೆ: ಅಸಮಭಕ್ತಿಮದಿಷದಿಂ ವರ್ತಿಸುತಿರಲು 
ತಾಂ (ಏತಿ. ೫4-೦೦), [ಸಂ.] 

ಮಹಿಸೂರು 'ಮಯ್ಲೂರ್‌' ನೋ. 

ಮಹಿಳಾಮಂಡಳ (ನಾ). ಹೆಂಗಸರ ಪುರೋಭಿವೃದ್ಧಿಗೆ, ಅವರೇ 
ಸ್ಥಾಪಿಸಿ ನಡೆಸುವ ಸಂಘ, -ಸಮಾಜ: ಸ್ತ್ರೀಸಮಾಜ; ಧಾರವಾಡದ] 
ಮಹಿಳಾಮಂಡಳದಿಂದ ದಿಲ್ಲಿಯ ಲೋಕಸಭೆಯವರೆಗೆ ನಿಮ್ಮ ಕಾರ್ಯಕ್ಷೇತ್ರ 
ವ್ಯಾಪಿಸಿರುವಾಗ (ಕರ್ನಾಕ: ೫. ಮುಕ್ಗುಂ). [ಸಂ. ಮಹಿಲಾಮಂಡಲ] 

'ಮಹಿಳಾಮಂಡಳಿ (ನಾ). ಇ ಮಹಿಳಾಮಂಡಳ : ಮಹಿಳಾಮಂಡಳಿಯಲ್ಲಿ 
ಸ್ವಾಮಿಗಳ ಉಪನ್ಮಾಸವೇರ್ಪಟ್ಟಿತು (ನರ್ಶುಸಾ. ೪೮). 

1೫೦. ಮಹಿಲಾಮಂಡಲೀ] 


40 


೭೦೧೧ 


ಮಹೀಧ್ರ 


ಮಹಿಳೆ (ನಾ) ೧. ಹೆಂಗಸು; ಹೆಣ್ಣು ನ ಸ್ತ್ರೀ: "ರಾಮಾ, ವಾಮಾಸ 
೬೬೬ ಮಹಿಳಾ, ಲಲನಾ . , .ಯುವತಿಃ ಈ ೨೮ ಸ್ತ್ರೀಯರ” 
(ತರಾಯು- ೭೯-೩೨೮) ; ಳಾಸಹಿತಂ ವಾಹನಸಹಿತಂ . . . ನಿಜ 
ವಿವಿಧಾಯಧಸಹಿತಂ ನಿಲವೇಜ್ವ ನೆಲೆಯೊಳಿರೆ ದಿಗಧೀಶ್‌ (ಉಂ. 
60-43) ; ಮದಡಿಳೆ[ಶಾಣಂ. ಲೆ]ಯರೊಳಭಿಮಾನ್ಯಗಿತ್ತಿಯನೆನ್ನ ನೀನಜ್‌ಯ. 
(14. 36-20), ೨. ಹೆಂಡತಿ; ಪತ್ನಿ: “ದಾರಂ ಕಳತ್ರಂ. , . ಪತ್ನಿ 
ಮಹಿಳೆಯೆನೆ ಹೆಂಡತಿಗೆ ನಾಮಮಕ್ಕುಂ'' (ಅಂಗಣ. ೯0-0). 

[ಸಂ, ಮಹಿಲಾ] 

ಮಹೀಗೃಹ (ನಾ). ನೆಲದ ಅಡಿಯಲ್ಲಿ ಕಟ್ಟಿರುವ ಮನೆ; ನೆಲಮನೆ : 
ಎಸೆವ ಪವಡಿಸುವ ಮನೆ ಚಿತ್ರಸಾಲೆ ಸುರತಾಲಯಂ ಮಹೀಗೃಹಂ . , . 
ಗುಣಣೆಸಾಲೆಯೆಂಬಿನಿತುಮಂ ಗೈಹಾಂಗಂ ಕುಡುಗುಂ (ಉಕ: ೬-60೬); 
ಕುಸುಮಾಸ್ತ್ರಶಸ್ತ್ರಚಯಕೋಶ ಮಹೀಗೃಹಮಂತದಲ್ಲು (ತತ್ರ: ೭-೦೨೭). 

[ಇಂ. 
ಮಹೀಚಕ್ರ (ನಾ)- ಭೂಮಂಡಲ; ಪೃಥ್ವಿ : ಪುಂಡರೀಕಂಗೆ ಸಾಮಾದಿ 


ವ 


ಗಳಿಂ ನಿಷ್ಕಂಟಕಂಮಾಡಿದನಖಲಮಹೀಚೆತ್ರಮಂ ವಜ್ರಜಂಘಂ (6೦೪. 
೫-೨೧). [ಸಂ.] 
ಮಹೀಚರ (ನಾ). ಭೂಮಿಯಲ್ಲಿ ಸಂಚರಿಸುವವನು; ಮನುಷ್ಯ : 


ಸಕಲಮಹೀಚರೆಖೇಚರನಿಕಾಯಸೇವ್ಯತೆಗೆ ವೃದ್ಧಸೇವಿತ್ವಮೈೆ ಯೋಜಕ. 
ಮಾದುದು (ಉಂತಿಕ. ೨-೬೪)- [ಸಂ.] 
ಮಹೀಜ (ನಾ). ೧. ಮರ: ವೃಕ್ಷ : ಕಡುಪಿನೆ ಪೊತ್ತು ಪಾಸಆ್‌ಯ್ಯ 
ನೆಯ್ದರೆ ಭೀಮನುಮೊತ್ತಿ ಕಿಟ್ಟು ಬೇರೊಡನೆ ಮಹೀಜಮೊಂದನಿಡೆಯುಂ. 
ಬಿಡೆ ಪೊಯ್ಯೆಯುುಂ (ಶುಶಶಾ- ೩-00); ನೆಳಲುಗೆಟ್ಟ ಮಹೀಜದಂತುಜ್ಯಳಿಪ 
ಲಿಂಗಪರಾಜ್ಮಖರನಾಗಳು ಭಜಿಸಿ ಭವಬಂಧನಕ್ಕೊಳಗಾಗದೆಂತಿಹನು. 
(2೩4. ೬೦-50), ೨. [ಜ್ಯೋತಿ] ನವಗ್ರಹಗಳಲ್ಲಿ ಒಂದು; ಅಂಗಾರಕ. 
[ಸಂ.] 
ಮಹೀತಲ, ಮಹೀತಳ (ನಾ). ೧. ರಾಜ್ಯ ; ಜ್ಞಾನಸಂಬಂಧಿ ಬಂದು 
ಪೌಂಡ್ಯಮಹೀತಲ[೫ಾಕಾಂ. ೪] ದೊಳುನಂದದಿಂ ಸರ್ವಪ್ರಮಾಣದೊಳೊಂದೆ 
ವೃಷ್ಟಪ್ರತ್ಯಯಂಗಳೊಳೀಶ್ವರನೆ ಎಂದು ವಸಂಮತಿಯೊಳ್‌ ಪ್ರತಿಷ್ಠಿಸಿ 
(014. 30-50): : ಮಹೀತಳ ; ೧. ಮಹೀತಳಾಧೀಶ್ವರಂ ನಿಜ 
ಮನೋರಮಾಗರ್ಭದಿಂ ಮಹೋತ್ಸವಾನಂದಮಂ ತಳೆದು (ರಕಕು. ೧-೭೦)- 


ವಿ. ನೆಲ; ಭೂಮಿ: ಪ್ರಜಾಪತಿಮಹೀಪಾಲನಂ ದ್ವಾರಪಾಲಕಸಂದ 
ರ್ಶಿತಂ ಕಂಡು ಮಹೀತಳಾಶ್ಚಿಷ್ಟ ಲಲಾಟಪಟ್ಟನೆಅಗಿ ಪೊಡವಟ್ಟು (ಣ್ಯ 
೩-೩೦ ವ): [ಸಂ.] 


ಮಹೀತಳ ' ಮಹೀತಲ ` ನೋ. 
ಮಹೀಧರ (ನಾ). ೧. ಭೂಮಿಯನ್ನು ಹೊತ್ತಿರುವುದು ; ಪರ್ವತ; 
ಬೆಟ್ಟಿ ; ಹಿಮವನ್ಮಹಾಹಿಮವನ್ನಿಷಧನೀಲರುಗ್ಮಿಶಿಖರಿಗಳೆಂಬ ವರ್ಷಧರ 


ಮಹೀಧರಂಗಳಿಂದಂ . . . ಎಸೆದು (ಕಂಠಿ. 0-96 5); ಏರಿದರ್‌ 
ಮುೂಖಿಗಳ್‌ ಪರ್ಣಕುಟಿಯಿರ್ದೆಡೆಗ್ಗೆ,  ರಮ್ಯುಸಾನುಮಹೀಧರೋನ್ಮತಿಗೆ 


(ವಾ: ೦೬೮-1೪). ೨. [ಗಣಿತ] ಐದು ಎಂಬ ಸಂಖ್ಯೆಯ ಸಂಕೇತ : 

ರುತುವೈದು ಮಹೀಧರವೈದು ನಾಗ ಮತ್ತೆ ದು (ಕಾಸ್ಮರ- 0೪-3). [ಸಂ.] 
ಮಹೀಧ್ರ (ನಾ). ಇ ಮಹೀಧರ ೧: ಮಹೀಧ್ರದೊಳ್‌ ಮಸಕಮಂ 

ಕೈಕೊಂಡು ಶಾಖಾಸಮುಚ್ಚಯದೊಳ್‌ ಸಂದಣಿಗೊಂಡು , , . 
ಉಣ್ಣಿದುಡು ಮೇಘೋನ್ಮುಕ್ರಧಾರಾರವಂ (8ರಂಉ, ೩೬) ; ತಾರ 
ಮಯೀಧ್ರೋಪಾಂತ್ಯದೊಳ್ಳಂತತಮಮರನಿಕಾಯಾಸ್ವಿತಂ . . . ವಿಶ್ರುತಾ 
ಕೃತಿಮಚೈತ್ಯಾವಾಸಪೂಜೋತ್ಸವದಿನಗಲನಲ್ಲಿಂದಮೆಂದುಂ. ಸುರೇಂದ್ರಂ 
(ಸುಕುಮಾ- ೯-೪೦)- [ಹಂ.] 


ಮಹೀಧ್ರಾಸ್ತ್ರ 


ಮಹೀಧ್ರಾಸ್ತ್ರ (ನಾ). (ಶತ್ರುಗಳ ಮೇಲೆ) ಬೆಟ್ಟಗಳನ್ನು ಸುರಿಸು 

ದೆಂದು ನಂಬಲಾದ ಅಸ್ತ್ರ; ಪರ್ವತಬಾಣ : ತಿಮಿರಾಸ್ತ್ರಕ್ಕಂಶು 
ಬುಣಂಗಳಂ . . . ತುಂಗಮಹೀಧ್ರಾಸ್ತ್ರಕ್ಕೆ ಚಂಡಾಶನಿನಿಶಿತನಿಕಾಯಂಗಳಂ 
ತೊಟ್ಟು (ನರ್ಥನತಿ; ೪-೯3). [ಸಂ.] 

ಮಹೀನಾಥ (ನಾ). ಭೂಮಿಯ ಒಡೆಯ ; ಅರಸ; ಭೂಪತಿ: ಆ 
ಮುುನಿನಾಥಂ ತ್ರಿಗುಪ್ತಿಯೊಳ್‌ ನೆರೆದನೀ ಮಹೀನಾಥಂ ಮಂತ್ರಗುಪ್ತಿ 
ಯೊಳ್‌ ನೆರೆದಂ (ಅಂಕ. ೬-3೪ ಮ. [ಹಂ. 

ಮಹೀಪತಿ (ನಾ). = ಮಹೀನಾಥ : ಜತವಿಶ್ವಕರ್ಮಪರಿನಿರ್ಮಿತ 
ಕೃತಿಯಂ ತ್ರಿಃಪ್ರದಕ್ಷಿಣಂಗೆಯ್ದು ಮಹೀಪತಿ ಗಂಧಕುಟಿಯನಾ ಜಿನಪತಿ 
ಯಿದಿರೊಳ್‌ ನಿಂದು (ಕಾಂತಿಖು. 6-08೭) : ಹರೆನೇತ್ರವ್ನಿಯೊಳೆಡಬಳವ 
ಸುಡಬಗೆಔಲಾ ಮರುಳೆ ಮಹೀಪತಿಯೆ (ಣಿ 0೪-೬೬). .[ಸಂ.) 


ಮಹೀಪಾಲ (ನಾ). ಭೂಮಿಯನ್ನು ರಕ್ಷಿಸುವವನು ; ರಾಜ: ಬಿಜ್ಜಳ. 
ಮಹೀಪಾಲಂ,. . . ಬಸವವಿಭುವಂ ಚಾಣ ಕಾಂಕ್ಷೆಯಲಿ . . . ನಡೆವು 


ತಿರಲು (0%. 3-04) ; ಕಳೆಸೆ ಕನ್ನಡಿ ಸಹಿತ ನಡೆಯಲಿ ನಳಿನವದನೆಯ 
ರೆಂದು. ನೇಮಿಸಿದನು ಮಹೀಪಾಲ. (ಉಪ. ೭-೦೭) [ಸಂ.] 

ಮಹೀಬುಧ (ನಾ). ಭೂಸುರ ; ಬ್ರಾಹ್ಮಣ: ಗುರುವಿರೋಧ ಮಹೀ 
ಬುಧರ ಮತ್ನರವು . . . ಶರಣಜನಪಾಂಡಿತ್ಯವೆಂಬಿವನರವರಿಸದಂಗೈಸೆ 
ಭೂಪನ ಸಿರಿಗೆ ಮೊಳೆಯದೆ ಕೇಡು (ಕುಠ್ಶಾಣ, ೩-೬೪)... [ಸಂ,] 

ಮಹೀಭುಜ (ನಂ). ಇ ಮಹಿಭುಜ : ಮಹೀಭುಜನೆಯ್ದಿದಂ ಫಳವಿನಮ್ರ 
ಮಹೀಜಸಹಸ್ರುಘುಟಮನುತ್ಸಲಖೇಟವುಂ (ಉಪ್ಪು, 1-80); ಮಹೀ 
ಭುಜವಔಳಿಮಣಿಬ್ರಜಪ್ರಭಾಲಿಂಗಿತಪಂದಪೀಠ೦ (ಣಂ. xx ೪೩-೩೬; 
2073). K ಸೆಂ. ಮಹೀಭುಜ್‌) 

ಮಹೀಭೃತ್ತು (ನಾ). ೧. ಭೂಮಿಯನ್ನು ಹೊತ್ತಿರುವುದು : ಬೆಟ್ಟ ತ್ಸ: 
ಮಂದರವಂಹೀಭೃನ್ಮೇಖಲಾನಂದನಕ್ಕಾ  ವಿದ್ಯಾಧರಚಕ್ರವರ್ತಿ ಜಿನ 
ಪೂಜೋತ್ಸಾಹದಿಂ ಪೋದಂ (ಶುರಾತಾ- 60-068)- ೨. ಭೂಮಿಯನ್ನು 
ಆಳುವವನು ; ರಾಜ; ದೊರೆ: `ಓಳಯೊಂರ್ದ ಮಹೀಭೃನ್ಮೌಳಿ 
ಯೊಳೆಸೆದಾನತಾರಿ ಸೊಗಯಿಸುಗುಂ ತಾರಾಳಿಯೊಳೆಸೆವ ಹಿಮದ್ಯುತಿ 
ಮಾಳೆವೊಲ್‌ (ತಸ. ೨-೪೪). ೧,೨: ತಮಗಾಜ್ಞಾ ವಶಮಾದುದುನ್ನತ 
ಮಹೀಭೃತ್ಕೋಟಿ ಬಿಣ್ಬಮರ್ದಶ್ತೀ ಧರೆಗೆಯ್ದೆ ತಮ್ಮ ಮುಖದೊಳ್‌ 
ಪಟ್ರರ್ಕ್ಯವಾರಾಸಿವಿಭ್ರಮಮಾಪೋಶನಮಾತ್ರಮಾದುದೆನಲ್‌ (ಎಕ್ಕ... 
ಕನ್ಮರಾ, ೦೪೯-೩೨ ; 2125; ೫ಶ್ಶುಂ: ೩೩೦ ನೋ). [ಸಂ. ಮಹೀಭ್ಯೃತ್‌] 

ಮಹೀರುಹ (ನಾ). ಎ ಮಹೀಜ ೧: ಅದು ಮದದಂತಿದಂತಮುಸಲ 
ಪ್ರವಿಭಗ್ನಮಹಾದಮಹೀರುಪಾಸ್ಟೆ ದಂ (ಕಂಕಧಾ: ೩-೦೦) ; ಮಹೀರುಹದಗ್ಗ 
ದಲಿ ಸಂಚರಿಸುತಿಹ ಖಗವಿಷ್ಕೆ ಬಿದ್ದುದು ಮೇಲೆ ಭೂಸುರನ (ಉಂ. 
3-3). Ie] 

ಮಹೀಲತೆ (ನಾ), ವಂಣ್ಣುಹುಳು; ಎರೆಹುಳು ; “ಮಹೀಲತಾ, 
ಗಂಡೊಪದಃ, ಕಿಂಚುಲಕಃ _ ೩ ಎರುಬುಹುಳುವಿನ ಹೆಸರುಗಳು" (ಸಲ್ಲಿ, 
6). [ ಸಂ. ಮಹೀಲತಾ ] 

ಮಹೀವಲ್ಲಭ (ನಾ)- ಇಮಹೀನಾಥ : ಸ್ತಿಮಿತಸಾಗರ ಮಹೀವಲ್ಲಭಂಗೆ 
«4. ವಸುಂಧರೆಯುಂ ವಸುಮತಿಯುಮೆಂಬರರಸಿಯರಾದರ್‌ (೫6 
6-೩೦ 5); ಪುಲ್ಲಿಕ್ಕಿ ಪೋಗೆ ಪಧಿಕರ್ಮೆಲ್ಲನೆ. ಸುಡಲಾಅದಗ್ಗಿ ಹಿಮಸಮಯಮ 
ಹೀದಲ್ಲಭನತ್ತ್ವಣಿನಗಿದೇಂ ಪುಲ್ಲಂ- ಕರ್ಚಿದುದೊ ಪೇಳೆನಲ್ತಳ್ತಿಸಿಗುಂ (ಉಕ 
el [2c] 

ಮಹೀವಳಯ (ನಾ). ಭೂಮಂಡಲ; ಪೃಥ್ವಿ: ಮಹೀವಳಯದೊಳೆಂದು€ 
ನೆರೆಯೆ ಸಜ್ಜನರ ರತಿ ಲೇಸು (ಕಂತಿ. ೫೪). [ ಸಂ. ಮಹೀವಲಯ ] 

ಮಹೀಶ (ನಾ). ಇಮಹೀನಾಥ : ನರಪತಿಯ' ಹೊರೆಗಾ ಸಮಯದಲಿ 


೭೦೧೨ 


20 


ಮಹೇಂದ್ರಜಾಲ 


ನೆರೆದು ಜೈನರು ಬೌದ್ವರುಂ ಧಿಕ್ಕರಿಸಿ ಬಂದಿಂತೆಂದು ಹೇಳಿದರಾ ಮಹೀಶಂಗೆ 

(8ಸಫು- ೩0-30) ; ಆ ಮಹೀಶಕ್ರತುವರದೊಳುದ್ಹಾಮಮುನಿಜನರಚಿತ 

ನಮಪುಷ್ಕಲಪೂತಪುಣ್ಯಜಲಾಭಿಷೇಚನದ 'ಶ್ರೀಮುಡಿಗೆ ಕೈಃ 
ದನು (ಕುಜ್ಮಾಸ, ೨-೬1). [ಸಂ.) 

ಮುಹೀಶೂರತಿ "ಮಯ್ಲ್ಸೂರ್‌` ನೋ. 

ಮಹೀಶ್ವರ (ನಾ). ಭೂಮಿಯ ಒಡೆಯ; ಅರಸ; ಆ ಮಹೀಶ್ವರ 
ನುಂತುಂ ವಿಜಗೀಷು ಜಂರರಹಿತಂ ಮ್ವೇಕ್ಷಣಂ (ಶಾತಿಫು. 00-00) ; 
ಅತಿವೃದ್ಧರೆಂದೆಜಗಿದಂ ಕಪ ಮಹೀಶ್ವರನನು (ಕೈಬರಾ. ೨೭೬೭), 

[ಸಂ.] 

ಮಹೀಸುತ (ನಾ). ೧. ಭೂಮಿಯ ಮಗ. ೨. ನರಕಾಸುರ. ೩. 
[ಜ್ಯೋತಿ] ನವಗ್ರಹಗಳಲ್ಲಿ ಒಂದು ; ಅಂಗಾರಕ : ನಿರ್ಮಲಾಂ 
ಚಂದ್ರಮಾಃ ಕೀರ್ತಿಂ ಮಂಗಲುನಿ ಮಹೀಸುತಃ (ಎಕ. (1), ಮೈಸೂರು. 

[ಸಂ.] 

ಮಹೀಸುರ (ನಾ). ಭೂಸುರ; ಬ್ರಾಹ್ಮಣ: ದಂಡಿಗೆಯನೇಅಸಿ 
ನಿಗಮವಿದಪಂಡಿತನು ಕೈಗೊಟ್ಟವರನೊಡಗೊಂಡು ಬರುತಿರಲಾ ಮಹೀ 
ಸುರರೈಸು ದೂರದಲಿ ಕಂಡು (ಜತ್ಸ. 33-೯); ಮಹೀಪಾಲಕ ಶಿರೋಮಣಿ 
ಪುರಕೆ ಮರಳೆಂದರು ಮಹೀಸುರರು (ಕುಠ್ಮಾಸ. ೩-4), [ಸಂ] 

ಮಹೀಸ್ಟೃಶ (ನಾ). ೧. ಕೃಷಿಮಾಡುವವನು ; ಬೇಸಾಯಮಾಡುವ 
ವನು- ೨. ವೈಶ್ಯಕುಲಕ್ಕೆ ಸೇರಿದವನು ; ವೈಶ್ಯ : '*ವಿಶನೂರುಭವ 
ತ್ರಿತೆಯಜಾತನಾರ್ಯಂ ಮಹೀಸ್ಟಶನೆನಲು ವೈಶ್ಯನಕ್ಕು”  (ಮಂಗಣ, 
೦೦3-೦). [ ಸಂ. ಮಹೀಸ್ಟೃಶ್‌] 

ಮಹುರಿ 'ಮೌರಿ' ನೋ. 

ಮಹುಳಿ (ನ). ವ್ಯಂಗ್ಯವಾದ ಮಾತು ; ಚುಚ್ಚುನುಡಿ ; ಮೂದಲಿಕೆ ; 
ನಳಿನಮುಖಿ ಮಹುಳಿಯಲಿ ಮೂದಲಿಸಿ ಕೊಯ್ದಳು (ಕುವ್ಮಾರ- ೨0-4೬) H 
ಫಲುಗುಣ ಮೊಳೆನಗೆಯ ಮಹುಳಿಯಲಿ ವರುಣಾಸ್ಟ್ರಃ ವ. ಪ್ರಯೋಗಿಸಿದ 
(ಕೋಗಯ. ೨೬-೩೨). !?. / ಮರಾ. ಮಮಲೀ - ಪುಂಡ, ದುಷ್ಟ] 

ಮಹೇಂದ್ರ (ನಾ). ೧. ದೇವತೆಗಳ ಒಡೆಯ ; ಇಂದ್ರ ; ದೇವೇಂದ್ರ ; 
ಭೋಗೀಂದ್ರಭೋಗಂ ಮೆಹೇಂದ್ರಮೆೈಶ್ವರ್ಯಮಿವೆಲ್ಲಮುಧ್ರುವಂ (ಅ0ತ. 
90-೬0); ಮಹೇಂದ್ರವಂದ್ಯ ತ್ರಾಹಿ (ಕುವ್ಮಾಸ- ೯-೪3): ಕೂಡದು 
'ಮಸೇಂದ್ರಾ-ಅರುಂಧತಿ, ವಾಮದೇವ ಅತ್ರಿಗಳಲ್ಲದೆ ಇನ್ನು ಯಾರೂ 
ತಪಸ್ವಿಗಳಿಲ್ಲವೆ? (ನು೫೨- 0೨೪). ೨: ಮುಖಂಡ; ನಾಯಕ. ೩. ಸಪ್ತ 
ಕುಲಪರ್ವತಗಳಲ್ಲಿ ಒಂದು: ೪. [ಜೈನ] ಮಹೇಂದ )ಕಲ್ಪದಲ್ಲಿರುವ 
ಇಂದ್ರ ; ಅನುದಿನಮಾ ಗತವೃಜಿನಂ ಜಿನೇಂದ್ರಪೂಜಾವಿಧಾನಮಂ 
ಮಾಡಿ ಮಹೇಂದ್ರೆನುಮನೊಡನಿಟ್‌ಸಿ ನಾಕಮನನಾಥವೆನಿಸಿದಂ (ಕೌಂತಿಪು. 
8-೦೦೪). [ಸಂ.] 

ಮಹೇಂದ್ರಕಲ್ಪ (ನಾ). [ಜೈನ] ಹದಿನಾರುಸ್ವ ಠ್ವರ್ಗಗಳಲ್ಲಿ ನಾಲ್ಕನೆ 
ಯದು: ಸಮಾಧಿವಡೆದು ಮಹೇಂದ್ರಕಲ್ಪದೊಳ್‌ ಸಪ್ತಸಾಗರೋಪಮ 
ಪ್ರಮಿತಜೀವಿತನೆಂ ಸಾಮಾನಿಕದೇವನಾಗಿ ಪುಟ್ಟಿ ಸಿದೆ (6ಂತ್ರ - 8-30. ವ). 

[Xo.] 

ಮಹೇಂದ್ರಜಾಲ, ಮಹೆಂದ್ರಜಾಳ (ನಾ). ೧. ಅರುವತ್ತುನಾಲ್ಕು 
ವಿದ್ಯೆಗಳಲ್ಲಿ ಒಂದು ; ಗಾರುಡಿ ; ಯಕ್ಷಿಣೀವಿದೆ : ಕ್ರೂರಾಸ್ತ್ರಪಾತ 
ಚಿತ್ರಮಹಾರಣ ಮಹೇಂದ್ರಜಾಲ ರೌದ್ರಾದಿರಸಂ , . ಅಭಿವ್ಯಂಜಿಸುಗುಂ 
(ಇನ್ಯಾರ. 690); ಇಂದ್ರಜಾಲ ಮಹೇಂದ್ರಜಾಲ . . . ಮಂತ್ರ" ತಂತ್ರ 
ಸಿದ್ಧಿ ಇವೆಲ್ಲವ ಕಲಿತಡೇನೋ (ಮುಂ. ೪-೬೦). ೨. ಕಪಟಿ; ತಂತ್ರ; 
ಮೋಸ ; ಕಾಲಕರ್ಮ ಮಹೇಂ[ಣಣಂ. ಹೀಂ]ದ್ರಜಾಲ ವಿಲೋಲ 
ನಿರ್ಮೂಲನನಹಿತಕುಲಖೇಳನಂ ಪರದವಕೋಳಾಹಳೆ  ಕಳಾಶಾಲಿ 


೭-೨೦ ; 2). 


ಮಹೇಂದ್ರಜಾಲಿಗ ೭೦೦೩ 


(ತಪು. 34-4). "ಇಂದ್ರಜಾಲ" ಪರಾ. ಮಹೇಂದ್ರಜಾಳ : ೧. 
ಬೀಜ್‌ದುದಬಳಾಜನಂ ನೃಪವರಂಗೆ ಮನೋಜಮಹೇಂದ್ರಜಾಳಮಂ 
(ಮಲ್ಲಫು. ೬-೩೩) [೫ಂ.] 
 ಮಹೇಂದ್ರಜಾಲಿಗ (ನಾ). ಯಕ್ಷಿಣೀವಿದ್ಯೆಯನ್ನು ಬಲ್ಲವನು ; ಇಂದ್ರ 
ಜಾಲಿಕ ; ಗಾರುಡಿಗ: ಪಲವುಂ ಚೋದ್ಯಂಗಳಂ ವಿಕ್ರಿಯಾಬಳದಿಂದಾಡಿ 
ಮಹೇಂದ್ರಜಾಲಿಗನುಮಂ ಪೋಲ್ತಂ ಸುರಾಧೀಶ್ವರಂ (ಅಂತು. ೭-೦೨೨)- 
[ಮಹೇಂದ್ರಜಾಲ - - ಇಗ] 

ಮಹೇಂದ್ರಜಾಳ "ಮಹೇಂದ್ರಜಾಲ' ನೋ. 

ಮಹೇಂದ್ರಬಾಳೆ (ನಾ) ಒಂದು ಬಗೆಯ ಬಾಳೆ: “ಎಳಮೈಂದಮಟಕಯ 
ಎಳೆಯದಾದ ಮಹೇಂದ್ರಬಾಳೆಯ” (ಕಂಶರೀ. ೦೮೦). 

(ಮಹೇಂದ್ರ - ಬಾಳ್ಕೆ (-ಬಾಟಕ)] 

ಮಜೇಚ್ಛ (ನಾ). ಮಹೇಚ್ಛೆ ೩: ಅರ್ಹನ್‌ ಶ್ರೀಮಾಧವೇಂದ್ರಂ 
ಗನಘತನಯನ್‌ ವಿಷ್ಣುರಾಜನ್‌ ಮಹೇಚ್ಚನ್‌ (ಮ್ಯ60. ೦೨೦ 3೪-೫: 
9ನೆಯ ಕತ). [ಸಂ. ಮಹೇಚ್ಛ] 

ಮಹೇಚ್ಛ (ಗು). ೧. ಉದಾತ್ತವಾದ; ಉದಾರಮನಸ್ಸುಳ್ಳ- ೨: 
ಉನ್ನತವಾದ ಧ್ಯೇಯಗಳನ್ನುಳ್ಳ ; ದೊಡ್ಡಗಂರಿಯನ್ನು ಹೊಂದಿ 
ರುವ: (ನಾ): ೩. ಉದಾರಮನಸ್ಸಿನವನು ; ಧಾರಾಳಿ: “ಮಹೇಚ್ಛಃ, 
ಮಹಾಶಯಃ-೨ ಘನವಾದ ಮನಸ್ಸುಳ್ಳವನ ಹೆಸರು. ಧಾರಾಳಿಗೂ ಹೆಸರು” 
(ಸಲಾಂ. ೩) ೪. ಉನ್ನತಧ್ಯೇಯವನ್ನು ಹೊಂದಿರುವವನು: 
“ಮಹೋತ್ಸಾಹಃ, ಮಹೋದ್ಯೋಗಃ, ಮಹೇಚ್ಛಣ ಮಹಾಮನಾಃ 
— ಈ ೪ ಹೆಟ್ಟಾಳು? (ಸಯ. ೩6-309). [ಸಂ.] 

ಮಹೇರಣೆ (ನಾ). ಒಂದುಬಗೆಯ ಮರ; ತದುಕಿನ ಮರ: 
“ಗಜಭಕ್ಷ್ಮಾ, ಸುವಹಾ. ಸುರಭಿಃ, ರಸಾ, ಮಹೇರಣಾ . , , ಹ್ರಾದಿನೀ-- 
೮ ತದುಕಿನ ಗಿಡದ ಪೆಸರು. ಅನೇಬ್ಯಾಲ” (ಸಿರ್ಕಾ*ಿ- ೦೪೦)- 

ಸಂ. ಮಹೇರಣಾ) 

ಮಹೇಶ (ನಾ). ೧. ಮಹಾದೇವ; ಶಿವ: ಜೈನರೆಲ್ಲರು ನೆರೆದು 

``. ನಮ್ಮೂರೊಳು ಮಹೇಶನ ಗೊರವನಿರ್ದಹನೊರ್ಬನಂ ತಗುಳ್ವೆಂದವೆಂದೆನುತ 
(644, ೫೦-೩೪): ಅವನಾ ಪರಮಮಹೇಶಶಾಸನಮನುರ್ವರೆಯೊಳ್ಳಿಗೆ 
ಮಾರ್ವನಣ್ಣ (ಕಾಜ: 6೩-3೪) ೨. [ವೀಶೈ] (ಮೋಕ್ಷಸಾಧಕವಾದ) 
ಆರುಸ್ಮಲಗಳಲ್ಲಿ ಒಂದು; ಷಟ್ಟ ಎಲಿಗಳಲ್ಲಿ ಎರಡನೆಯದು : 
ವಿಶ್ವಾಸದ ಮೂಲಕ ಉಂಟಾಗುವ ನಿಷ್ಮೆಯ ಹಂತ, - ಸ್ಥಾನ; 
ಮಹೇಶ್ವರಸ್ಮಲ : ಈ ಭಕ್ತಿಮಾರ್ಗವನ್ನು ಅನ:ಸರಿಸುತ್ತಾ ಹೋದರೆ 
ಕ್ರಮವಣಗಿ ಭಕ್ತ, ಮಹೇಶ, ಪ್ರಸಾದಿ: ಪ್ರುಣಲಿಂಗಿ, ಶರಣ, ಐಕ್ಯ ಎಂಬ 
ಆರು ಆಧ್ಯಾತ್ಮಿಕಸ್ಮಾನಗಳನ್ನು ಹೊಂದುತ್ತಾನೆ (ಕಾರದ- ೨೦೭). . [ಸಂ.) 

ಮಹೇಶ್ವರ (ನಿ). ೧. ಇ ಮಹೇಶ ೧: ಶಾಶ್ವತಾಯ ಮಹೇಶ್ವರಾಯ 
ಗಿರೀಶ್ವರಾಯ , - . ನಮೋ ಗುರು ಸಂಗಮೇಶಾಯ (2ಸಪ್ರು: ೬೦-೪೬)- 
೨. ಇ ಮಹೇಶ ೨: ಪ್ರಸಾದ ಮಹೇಶ್ವರ ಸನ್ಮತವಾಗಿ ಮಹೇಶ್ವರ 
ಭಕ್ತ ಸನ್ಮತವಾಗಿ ಆರಾರ ಚಿತ್ತಕ್ಕಿ ಹೆಚ್ಚು ಕುಂದಿಲ್ಲದೆ ನಿಶ್ವಿಂತನಾದೆ 
ಯಲ್ಲಾ (ಕೋಳಶಾ- ೧1೪-೩0೪). ಸ. ಪಟ್ಟಲಗಳಲ್ಲಿ ಎರಡನೆಯ 
ಹಂತದಲ್ಲಿರುವವನು ; ಪಾಹೇಶ್ವರಸ್ಮಲದಲ್ಲಿರುವವನು : ವಿಶ್ವಾಸ 
ದಿಂದ ಭಕ್ತನಾಗಿ ಆ ವಿಶ್ವಾಸದೊಳಗಣ ನೈಷ್ಮೆಯಿಂ ಮಹೇಶ್ವರನಾಗಿ . . 
ನಿರ್ಭಾವಪದದೊಳು ನಿಂದ ಭೇದವೇ ಐಕ್ಕಸ್ಥಲ (ನತಶಾ, 1 00೬-4): 
೪. [ಯೋಗ] ಪಟ್ಟಕ್ರಗಳ ಅಧಿದೇವತೆಗಳಲ್ಲಿ ಒಬ್ಬ : ಈ ಚಕ್ರಗಳಿಗೆ 
ಅಧಿದೇವತೆಗಳಿದ್ದುರೆ. ಅವರು ಅನುಕ್ರಮವಾಗಿ ಬ್ರಹ್ಮ, ವಿಷ್ಣು. ರುದ್ರ, 
ಈಶ್ವರ, ಸದಾಶಿವ, ಮಹೇಶ್ವರ ಇವರು ಇರುವರು (ಶಿವಾಕೋ- ೩. 

[ಸಂ,] 


15 


30 


3 


40 


ಮಹೋತ್ಸವ 


ಮಹೇಶ್ವರಜ್ವರ (ನಾ)- ೦: ಮಹೇಶ್ವರನು ಅಭಿಮಾನಿದೇವತೆ 


ಯಾಗಿರುವ ಜ್ವರ: ಅಂತು ತಾಗಿದೆ ಮಹೇಶ್ವರಜ್ವರಮಂ ಕಂಡು 
ಕನಲ್ದು ಕಂಸಾರಿ ವೈಷ್ಣವಜ್ಞರಮಂ ಬಿಡಲಾ ವೈಷ್ಣವಜ್ಜರಂ ಮಹೇಶ್ವರಜ್ವರೆ 
'ದೊಳ್‌ ಕಂದಿ ಪಿಡಿದು ತಂದು ಮುಂದಿಬ್‌ಪೆ (8/2, 06-0೬ ಕ): "ವೈಷ್ಣವ 
ಜ್ವರ' ಹೋ: ೨. ಒಂದು ಬಗೆಯ ಜ್ವರ ; ಆಗಳ್‌ ಕುರುಧ್ವಜನಿಗೆ 
ಭಯಜ್ವರಮಂಂ ಮಹೇಶ್ವರಜ್ವರಮುಂ ಬರೆ ಬರ್ಪದಾರಮಹೇಶ್ವರನ 
ರಥದ ಬರವಂ ಕಂಡು (ಕುಶಣ. 00-0% 5) ; ಕಟುಕರೋಡಿಣಿ , . . 
ಸುಗಂಧಿಯ ಬೇರು, ಇವಂ ಪ್ರತ್ಯೇಕ ಒಂದು ತೂಕ , . , ಕೊಡಲು, 
ಸಕಲಕ್ಷಯವ್ಯಾಧಿ, ಮಹೇಶ್ವರವ್ಯಾಧಿ, ಮಹೇಶ್ವರಜ್ವರ ಹರ (2ಕ್ಕರಿ. ೨೭). 
'ಮಾಹೇಶ್ವರಜ್ವರ” ಪರಾ. ೫೨] 


ಮಹೇಶ್ವರವ್ಯಾಧಿ (ನಾ). ಒಂದು ಬಗೆಯ ರೋಗ: ಕಟುಕರೋಹಿಣಿ 


« « * ಸುಗಂಧಿಯ ಬೇರು, ಇವಂ ಪ್ರತ್ಯೇಕ ಒಂದು ತೂಕ , . . ಕೊಡಲು 
ಸಕಲಕ್ಷಯವ್ಯಾಧಿ, ಮಹೇಶ್ವರವ್ಯಾಧಿ. ಮಹೇಶ್ವರಜ್ಞರ ಹರ (ನೈ. 3೬). 
[ಸಂ.] 
ಮಹೇಶ್ವರಸ್ಮಲ (ನಾ). ಇ.ಮುಹೇಶ ೨: ಚೆತುರ್ವಿಧಫಲಪ್ರಾಪ್ತಿಯ 
ನನುಭವಿಸದೆ ವಸ್ತುವ ಕಾಂಬ ನಿಶ್ಚಯವೇ ಮಹೇಶ್ವರಸ್ಥಲ (ನಕಣ- 1, 
9೦೬-೪) : ಮಹೇಶ್ವರಸ್ಥ ಲ ಲಿಂಗನಿಷ್ಠಾಸ್ಕಲ - . . ಭಕ್ತದೇಹಿಕ (ಲಿಂಗ) 
ಈ ೯ ಮಹೇಶ್ವರಸ್ವಲಂಗಳು (6608, 380-009) ; ಶಿವಲಿಂಗದ 
ಜ್ಞಾನಶಕ್ತಿಸ್ಟುರಣದಿಂದ ಗುರುಲಿಂಗವು ಜನಿಸಿತು ಅದರ ಉಪಾಸನೆಗಾಗಿ 
ಮಹೇಶ್ವರಸ್ಥ ಲವುಂಟಾದುದು (ಕ೫ಕೋ. 9೪ 920). [ಸಂ,] 
ಮಹೇಶ್ವರಿ (ನಾ). ಪಾರ್ವತಿಯ ಹೆಸರುಗಳಲ್ಲಿ ಒಂದು : ದುರ್ಗೆ: 
“ಉಮೆ ಪಾರ್ವತಿ... ಮಹೇಶ್ವರಿ ಕಾಳಿಯೆಂಬಿವಂಬಿಕೆಯ ಪೆಸರ್‌” 
(ಪ್ರಕ ೩-0); ಆಂ ಮಹೇಶನಾಶ್ರಯಂಗೆಯ್ದಿರ್ಪವಳ್‌ ಎನ್ನೆಂ 
ಮಹೆಶ್ವರಿಯೆಂದುಂ. ಆದಿಶಕ್ತಿಯೆಂದುಂ ಕರೆವರ್‌ (ಕದ್ಮುತ. ೩-೧೬): 
ಮಹೇಶ್ವರಿವುಪದ್ರ - ಒಂದು ಬಗೆಯ ಅಂಟುಜಾಡ್ಕ (?); 
ಶೀಮೆವಳಗೆ ಮಹೇಶ್ವರಿವುಪದ್ರದಿಂದ ವಾಂತಿಭ್ರಾಂತಿಯಾಗಿ ಜನರು. 
ಮೃತವಾಗುತ್ತಯಿದ್ದಲ್ಲು (೩೪, ೪1 (1), ಕಾಂತವಪ್ಪರೆ- ೨೩-೧೬; 1818). 
1 ಸಂ. ಮಹೇಶ್ವರೀ ] 
ಮಹೈಶ್ವರ್ಯ (ನಾ)-ಆಧಿಕವಾದ ಸಂಪತ್ತು ; ಅತ್ಯಧಿಕವಾದ ಸಿರಿ: 
ಅಮರೇಂದ್ರೋನ್ಮತಿ ಖೇಚರೇಂದ್ರವಿಭವಂ  ಭೋಗೀಂದ್ರಭೋಗಂ 
ಮಹೇಂದ್ರಮಹೈಶ್ವರ್ಯಮಿವೆಲ್ಲಮಧ್ರುವಂ (ಆರ. ೦೦-೬೦). ೨. 
ಅತ್ಯುಚ್ಚವಾದ ಪ್ರಭುತ್ವ : ಪರಮಾಧಿಕಾರ. [ಸಂ.] 
ಮಹೋಕ್ಷ (ನಾ)-ಗಿದೊಡ್ಡ ಎತ್ತು: ಬಲವಾದ ಎತ್ತು: “ಮಹೋಕ್ಷಃ, 
ಉಕ್ಷತರೆಃ _ ಈ ೨ ಬಲ್ಲೆತ್ತು” (ರಜ. ೪೪-000); ಅಚ್ಛುತೇಂದ್ರಂ 
ಎ೬೬ ಗಜ ತುರಗ ರಥ ಪದಾತಿ ಮಹೋಕ್ಷ ಗಂಧರ್ವ ನಟೀವಿಕಲ್ಪಿತ 
ಮಾದೇಟುಂ ಪಡೆಯುಂ . . , ತನಗೆ ಪ್ರಸಿದ್ಧಮಾಗೆ (ಕಾತಿಫು- ೪-000 ನ). 
೨. ಶಿವನ ವಾಹನ ; ನಂದಿ: "ಮಹೋಕ್ಷಗ' ಪರಾ. [ಸಂ.] 
ಮಹೋಕ್ಷಗ (ನಾ). ನಂದಿಯ ಮೇಲೆ ಸಂಚರಿಸುವವನು ; ಶಿವ: 
ಅಕ್ಷಯಾಯ ಮಹೋಕ್ಷೆಗಾಯ . , , ಮದ್ರಕ್ಷಣಾಯ ನಮೋ ನಮೋ 
(ಏಿಸಪು. ೬೦-೪೭). [ಷಂ.] 
ಮಹೋಗ್ರಾಣಿ (ನಾ). (ರಾಜ್ಯದ) ಉಗ್ರಾಣದ ಮುಖ್ಯಾಧಿಕಾರಿ : 
ಪೌರೋಹಿತಂ ಎ... ಮಹೋಟ್ರೂಣಿ ಭಂಡಾರಿ ಸೇನಾನಾಯಕಂ , , , 
ತಳವಾರನೆಂಬಿವರು ಭೂರಮಣರಲ್ಲಿ ವಿನಿಯೋಗಮಂ ತಾಳ್ಡು ಪದಿನೆಣ್ಬರ್‌ 
'ಪ್ರಧಾನರೆನಿಕುಂ (ಮಂಗರಾ- 60-00) - [ಮಹಾ 4 ಉಗ್ರಾಣಿ] 


45 [ಮಹೋತ್ಸವ (ನ್‌: ೧. ಭಾರಿಉತ್ಸವ ; ದೊಡ್ಡಸಮಾರಂಭ : 


ಆಭರಣದ ಮಾಣಿಕಂಗಳ ಪೊದಟ್ಟಿರುಣಾಂಶುಗಳಿಂದಮಂದು ಹಿಂಜರಿತ 


ಮಹೋತ್ಸಾಹ 


ಪಿಶಂಗಿತಾರುಣಿತದಿಬುಖಮಾದುದು ತನ್ಮಹೋತ್ಸವಂ (6೧. ೭-೦೦೩); 
ಆ ಮಹೋತ್ಸವವೇಳುದಿನವಭಿರುಮರಂಜಿತವಾಯ್ತು. (ಕಂನ್ಮಾಸೆ. ೦-೦೯). 
೨. ಅತಿಯಾದ ಸಂಭ್ರಮ.- ಉತ್ಸಾಹ ; ಅಧಿಕವಾದ ಸಡಗರ.- 
ವಿಜೃಂಭಣೆ : ಸರ್ವತೋಭದ್ರಮೆಂಬ ಮಹಾಮಹಿಮೆಯಿಂ ಮಹೋತ್ಸವ 
ದಿಂದೆಂಟುದಿವಸಂಬರಂ ಮಾಡಿ (ಅಪು, ೦೬-೬೨ ನ); ಪ್ರೇಮಂ ಪ್ರೀತಿ 
ಮಹೋತ್ಸವಂ ಪ್ರಮೋದಂ ಸಮಗತಿಯಿಂದೊಂದಿ ಕುಂದದಿರ್ಕನವರತಂ 
(ನಸ್ತುಕೋ- ೬-೨) ; ಅತಿಮನೋಹರಮೆನಿಪ ವಾಜಿಯಂ ಕಂಡು 
ಹರ್ಷಿತನುಗಿ ನೋಡುತಿರ್ದಂ ಕಲಾವಿದನಪ್ಪ ಮಾರುತಿ ಮಹೋತ್ಸವದೊಳು 
(ಬಣ: ೪-6). ೩. ಅತಿಯಾದ ಸಂತೋಷ: ಅಧಿಕವಾದ ಹಿಗ್ಗು: 
ನಿಜನಾಥನೆ ಮಾತೆಂಬಿದುರೋಚಿ ಕುಡೆ ಹೃತ್ಯುಮುದಶ್ರೀಗೆಂದುವಿಂಲ್ಲದ 
ಮಹೋತ್ಸವಮಂ (ಕೃತ್ಟಪು- ೯-00೨), [ಸಂ.] 

ಮಹೋತ್ಸಾಹ (ನಾ). ೧. ಅತಿಯಾದ ಉತ್ಸಾಹ,- ಹುರುಪು : 
ಶಾಂತಿನಾಥಕಥೆಯಂ ಲೇಸಪ್ಪಿನಂ ಸರ್ವದೇವಕವೀಂದ್ರ ರೆದಂ ಬುಧರ್‌ 
ಪೊಗಟ್ವಾನಂ ತನ್ನೆಂ ಮಹೋತ್ಸಾಹದಿಂದಂ (ಕಿಸ. 03-60); ಮುರಾರಿ 
ವತ್ಸಕುಲಮಂ ಕಾದಂ ಮಹೋತ್ಸಾಹದಿಂದಂ (27೭. ೬-೬೨). ವ. ಅತಿ 
ಯಾದ ಉತ್ಸಾಹವುಳ್ಳವನು ; ಅತ್ಯುತ್ಸಾಹಿ : “ಮಹೋತ್ಸಾಹಃ, 
ಮಹೋದ್ಯೋಗಃ, ಮಹೇಚ್ಛೈಃ, ಮಹಾಮನಾಃ- ಈ ೪ ಹೆಚ್ಚಾಳು" 
(ಹಂಡು. 86-300). [ಸಂ.] 

ಮಹೋದಧಿ (ನಾ). ದೊಡ್ಡಸಮುದ್ರ ; ವಿಸ್ತಾರವಾದ ಕಡಲು : 
ತ್ವದ್ವಚನಮಹೋದಧಿಯೊಳ್‌ ಕಿಜೌದನಲ್‌ವುದಂ ನುಡಿಮ (ಉತ. 
೨-೩೭); ಗಂಗೆಯು ಮಹೋದಧಿಯಂತೆ ವಿಸ್ತಾರವಾಗಿ ಹರಿಯುತ್ತಿತ್ತು] 
(ನಕರ, ೩೨೩). “[೫ಂ. 

ಮಹೋದಯ (ನಾ). ೧. ಅಧಿಕವಾದ ಏಳಿಗೆ,-ಅಭಿವೃದ್ಧಿ ನ ಮಹೋ 
ಸೃತಿ : ವಿದ್ಯಾನಂದಸ್ವಿಮಿಯ ಮಹೋದಯಂ ಕೇವಳಮೇ [CE 
೦-೨4). ವಿ. ಅತ್ಯಂತ ಹಿರಿಮೆಯಿಂದ ಕೂಡಿರುವುದು ; ಘನತೆ 
ಯಖಳ್ಳದು : ಅಸಹಾಯಸಾಹಸವಿನೋದಿ ವಿವಿಕ್ತ ಚಿತ್ರಪ್ರಸವಪ್ರಕಾಶಿತ 
ಮಹೋದಯತತ್ವಸತ್ವ , , , ನಿರ್ಮಲಯಶೋವಿವಿಧಾವತಂಸಂ (ಕಣ. 
8-306). ಹ. ಒಳ್ಳೆಯ ಅದೃಷ್ಟ; ಸುದೈವ. ೪. ಹಿರಿಮೆ : 
ಶ್ರೇಷ್ಠತೆ, ೫. ಅಧಿಕವಾದ ಸಂತೋಷವನ್ನು ಹೊಂದಿರುವುದು 
ಅಥವಾ ಕೊಡುವಂಥದು. ೬. ಮೋಕ್ಷ; ಕೈವಲ್ಯ. ೭. ಪ್ರಭು: 
ಒಡೆಯ : ಮಹಿತಮಹೋದಯಂ ಕಮಳಬಂಧುರಸಸ್ಮಿತವಕ್ಕ ಭಾಸುರ 
(98. ೨.೪). 6. ಸುದೈವಿ; ಪುಣ್ಯಶಾಲಿ; ಭಾಗ್ಯವಂತ: 
ಮಹೋದಯನೆಂಬುದು ದೇವಭಕ್ತನೆಂಬುದ್ರ ಪತಿಭಕ್ತನೆಂಬುದು ಜಗ 
ದ್ವಳಯಂ ಪಡೆವಳ್ಳತೈಲಪನಂ (ಉತ, ೦೨-೨೩). ೯, ಗಣ್ಯವ್ಯಕ್ತಿ ; 
ಮಹಾಶಯ ; ಉಪನಿಷತ್ತುಗಳನ್ನು ಕುರಿತು ಮಾಡಿದ ಭಾಷಣಮಾಲೆ 
ಯನ್ನು ಕೇಳಿ ಮ್ಯಾಕ್ಸ್‌ ಮೂಲರ್‌ ಮಹೋದಯನ ಗಮನ ಆ ಕಡೆಗೆ ಹರಿ 
ಯಿತು (೫೮ರ, ಇ೭) ; ಗವ್ದರ್ನರ್‌ ಮಹೋದಯರು ಸ್ವಯಂ ರಾಜ್ಯ 
ತಿಲಕವನ್ನಿಡಲು ಬರುವವರಿದ್ದಾರೆ (ಶ್ರೇತುಕ್ರ. ೨೩೩). ೧೦. ಮೊಸರು 
ಮತ್ತು ಜೇನುತುಪ್ಪಗಳ ಮಿಶ್ರಣ. 

ಮಹೋದಯಪುಣ್ಯಕಾಲ ಎ ಮಾಘ ಅಥವಾ ಪುಷ್ಕಮಾಸದ. 

ಸೋಮವಾರದಂದು ಸೂರ್ಯೋದಯದಲ್ಲಿ ಅಮಾವಾಸ್ಯೆಯು 
ಆರಂಭವಾದಾಗ ಶ್ರವಣನಕ್ಷತ್ರವು ಮಧ್ಯ ಮತ್ತು ವ್ಯತೀಪಾತದ 
ಕೊನೆ' ಇವುಗಳ 'ಯೋಗವಾಗುವ ಒಂದು ಪುಣ್ಯಕಾಲ, ಪವಿತ್ರ 
ವಾದ ಸಮಯ. [ಸಂ.] 

ಮಹೋದರ (ಗು). ೧. ದೊಡ್ಡಹೊಟ್ಟೆಯುಳ್ಳ ; ಸ 
ಹೊಟ್ಟೆಯಿಂದ ಕೂಡಿದ. (ನಾ)... ೨. ದೊಡ್ಡಹೊಟ್ಟೆ : ಮಸಿ 


40 


46 


೭೦೧೪ 


ಮಹೋಪಕಾರ 


ಕುಶಬಲಿಗೊದಗಿಸಿದ 'ಕೂಳನತಿಮಹೋದರಕಡಸಿಕೊಂಬನೇ 
(ಶೈಬರಾ. ೨-೩೮). ೩. ಹೊಟ್ಟೆಉಬ್ಬಿಕೊಳ್ಳುವ ಒಂದು ಬಗೆಯ 
ರೋಗ ; ಜಲೋದರ ; ಮಹೋದರ, ಕಾಮಾಲೆ ಮುಂತಾದ ರೋಗಗಳು 
ಕಾಣಿಸಿದಲ್ಲಿಯೇ * ಪ್ರೆತೀಕಾರವಂ ಮಾಡಬೇಕು (ಕನ್ಮಿ. ೨೨) $ 
ಯಜ್ಞದಲ್ಲಿ ಮಗನನ್ನು ಅರ್ಪಿಸದೆ ಇದ್ದದ್ದರಿಂದ ವರುಣನ ಶಾಪದ ಫಲ 
ಮುಗಿ ಹರಿಶ್ಚಂದ್ರನಿಗೆ ಮಹೋದರವುಂಟುಯಿತು (ಕಾಕರ. a). ೪. 
ರಾಮನಿಂದ ಹತನಾದ ಒಬ್ಬ ರಾಕ್ಷಸನ ಹೆಸರು: ಪರಸೈನ್ಯದ 


ನೇ 


ಸುದರ್ಶನಗಜವ ಮುಜ್‌ದು ಮಹೋದರನ ಕೆಡಹಿವನು ಕಲಿನೀಲ 
(ಕರಂ. ೬-೩೨ ಸೂತನ), [ಸಂ.] 
39] ಮಹೋದ್ಯಮ (ನಾ). ೧. ಅತಿಯಾದ ಪ್ರಯತ್ನ; ಉದ್ಯೋಗಶೀಲತೆ. 


೨. ದೊಡ್ಡ! ಉದ್ಯಮ : ವ್ಯಾಪಾರ ಕೈಗಾರಿಕೆಗಳ ಮಹೋದ್ಯಮಗಳೂ, 
ಆಹಾರ ಅಭಯ ಔಷಧ ಶಾಸ್ತ್ರದಾನಗಳೂ , , , ಒಂದೇ ಕೊರಳಿನಿಂದ 
ಸಾರುತ್ತಿವೆ (೪4೫, 009)- ೩. ಅತಿಯಾದ ಉತ್ಸಾಹ ; “ಮಹೋದ್ಯಮ 
ಮುತ್ತಾಹವೃತ್ತಿ” (ಪಟ್ಟುಕೋ. ೦೦೫-೨೫): ೪. ಹೆಚ್ಚುಕ್ರಿಯಾಶಕ್ತಿಯುಳ್ಳ 
ವನು ; ಕಠಿಣಕುರ್ಯಗಳಲ್ಲಿ ತೊಡಗುವವನು : “ಮಹೋತ್ಸಾಹಃ, 
ಮಹೋದ್ಯಮಃ- ೨ ದುಷ್ಕರವಾದ ಪ್ರಯೋಜನಗಳಲ್ಲೇ ಉದ್ಯೋಗವುಳ್ಳ 
ವನ ಹೆಸರು” (ಸರ್ಗ. 4). [ಸಂ.) 

ಮಹೋದ್ಯಮಿ (ನಾ). ಉದ್ಯೋಗಶೀಲಪ್ರವೃತ್ತಿಯುಳ ಗವನು ; 
ಯಾವಾಗಲೂ ಕಾರ್ಯತತ್ಸರನುಗಿರುವವನು : ನಿಪುಣಂ ಮಹೋ 
ದೃಮಿ ನಿಗೂಢಾಂಸಂ ಧನುರ್ಗೇಹಜಂ (ತ. 9೭೯): 

[ಸಂ. ಮಹೋದ್ಯಮಿನ್‌] 

ಮಹೋದ್ಯೋಗ (ನಾ). ೧. ಎ ಮಹೋದ್ಯಮ ೧: ಆಹವ 
ಮಹೋದ್ಯೋಗಕ್ಕೆ ಬೆಜಗಾಯ್ತು ಸುರಕಟಕ (ಕುಶ್ಶಾಂೀ- ೪-0), ೨. ಇ 
ಮಹೋದ್ಯಮಿ ; “ಮಹೋತ್ಸಾಹ;, ಮಹೋದ್ಯೋಗಃ, ಮಹೇಚ್ಛ;, 
ಮಹಾಮನಾಃ -- ಈ ೪ ಹೆಚ್ಚಾಳು” (ಕಾಯು. 36-300): [ಸಂ.] 

ಮಹೋನ್ನತ (ಗು). ೧. ಅತ್ಯಂತ ಎತ್ತರವಾದ ; ಬಹು ಔನ್ನ ತ್ಯದಿಂದ 
ಕೂಡಿದ. (ನಾ). ೨. ಬಹುಶ್ರೇಷ್ಠವುದುದು : ಬೆಲುಹೂರಿನಲ್ಲಿ 
ವಿಜಯನಾರಾಯಣನನ್ನು ಪ್ರತಿಷ್ಠಿಸಿದ ಮಹೋನ್ನತವಾದ ದಿನ ಅದು 
(463. ಬ). ೩4 ಉತ್ತಮ ವ್ಯಕ್ತಿ; ಉದಾತ್ತ ವ್ಯಕ್ತಿ ; ಇನ್ನೊಬ್ಬರನ್ನು 


w 
ಪ್ರಶಂಸಿಸುವುದು. ಮಹೋನ್ನತರ ಲಕ್ಷಣ (೧೧. 66). ೪. ತಾಳೆಮರ. 


[೫] 
ಮಹೋನ್ನತಿ (ನಾ). ೧. ಅಧಿಕವಾದ ಹಿರಿಮೆ.- ಶೆ ಶ್ರೇಷ್ಠತೆ: ನಿನ್ನ 
ವಯೆವೆರಸು ನೋಟ್ಟಿ ಮಹೋನ್ನಶಿಯಂಂ ಸತ್ತೃಸಂದಮುಂ ಕಿಲುಕುಳನಪ್ಟ 
ನ್ನೊಂದಿಗನೊಳನುಚಿತಂ (ತ್ಯ: ೫-೯); [ರು)ಜಲದೇವಿಯ ಮಹೋಂನತಿ 
ಯೆಂತೆನೆ (399%. ಸ; ೨೦೩-೨೦ ; 1247). ೨. ಅತ್ಯುಚ್ಚಸ್ನಾನ ; 
ಪರಮಪದವಿ. [ಸಂ.] 
ಮಹೋನ್ಯತಿಕ್ಕೆ (ನಾ). ಅಧಿಕವಾದ ಹಿರಿಮೆ; ಮಹೋನ್ನತಿ: 
'ಜಾತವಿರೋಧಿಗೆ ಶೀತಳಮೊಪ್ಪುಗುಮಾಗಳಿಂತು ತಾನಂತೆ ಮಹೀತಳ 
ದೊಳುಪಾಸಕನಪ್ಪಂಗಳ ವಟ್ಟೊಪ್ಪಗು ಮಹೋನ್ನತಿಕ್ಕೆಯ 
(ರವರ್ತಿಮ್ಮ, ೬-3೨೩). 
[ಮಹೋನ್ನತ --- ಇಕ್ಕೆ (ಆ -ಇ6)] 
ಮಹೋಪಕಾರ (ನಾ). ಅಧಿಕವಾದ ಸಹಕಾರ.- ನೆರವು ; ದೊಡ್ಡ 
ಉಪಕಾರ : ಸಿಂಹಾಸನವು. ... ತಮ್ಮ ಸ್ವೀಕೃತಪತ್ರರಿಗೆ ವಂಶ 
ಪಾರಂಪರ್ಯವಾಗಿ ಲಭಿಸ. ಮಾಡಿದ ಮಹೋಪಕಂರಕ್ಕೆ ತಾವು 
ಗೌರವಪೂರ್ವಕವಾಗಿ ಕೃತಜ್ಞರೇಬುದನ್ನು ಅವರ ಸ್ನಾಧಿಯಲ್ಲಿ ಬಿನ್ನವಿಸು 
ಪುದು (ಮಹಾತಂ- 11, 033). [ಸಂ,] 


ದಾನಂ 


ಮಹೋರಗ 


ಮಹೋರಗ (ನಾ)- ದೊಡ್ಡಹಾವು; ಮಹಾಸರ್ಪ : ಒಡನೆ ಸುರಾ| 
ಸುರರ್‌ ಕನಕಪರ್ವತಮಂ ಕಡೆಗೋಲ ಮಾಡಿ ಮೇಣ್‌ ಪೆಡೆ ಪಲವಪ್ಪ 
ವಾಸುಕಿಮಹೋರಗನಂ ಕಡೆಗಣ್ಣಿಮಾಡಿ ಪಾಲ್ಗಡಲನುಪಾಯದಿಂ ಕಡೆಯೆ 
(ಕಾತ್ಮಸಾ, 5೩೮ ಶೂದ್ರಕ) ; ಮತ್ಸರಮಹೋರಗಕ್ಕಮಾಗ್ರಹಮಹಾಗ್ರಹಕ್ಕಂ 
, « . ತನ್ನೆನೊಪ್ಪಿಸುವುದು ಮತಿವಂತಂಗೆ ಪುರುಷಾರ್ಥಮಲ್ತು (ಕತಿ: 
೩-೬೨ ರ): [ಸಂ.] 

ಮಹೌಷಧ (ನಾ). ೧. ಶ್ರೇಷ್ಠವಾದ ಔಷಧಿ. ೨. ಒಂದು ಬಗೆಯ 
ಬೇರು; ಶುಂಠಿ: “ಶುಂಠೀ, ನಾಗರಂ, ಮಹೌಷಧಂ, ವಿಶ್ವಭೇಷಜಂ- 
ವಿಶ್ವ ಈ ೫ ಶುಂಠಿ” (ಪಡು: 000-9೬0). ೩. ಒಂದು 
ಬಗೆಯ ವಿಷಸಸ್ಯ : “ಮಹೌಷಧಂ - ವತ್ಸನಾಭಿ" (೬ಂ- 609).- 
೪. ಬೆಳ್ಳು ಳ್ಳಿ: ೫. ಅತಿಬಜೆ. ೬. ಹಿಪ್ಪಲಿ. [೫ಂ.] 

ಮಹೌಪಧಿ (ನಾ). ೧ ಮಹೌಷಧ ೧. ೨. ಶ್ರೇಷ್ಠವಾದ ಸಸ್ಯ: 
ಫಲಪಾಕವಿರಾಮಂಗಳಪ್ಪ ಗರ್ಭಷಷ್ಪಿವ್ರೀಿಯವಗೋಧೂಮಾದಿ ಮಹೇಪಧಿ 
[ಕಾಕಾಂ: ಧ]ಗಳುಂ (ಅಂತ್ರ. ೪-೬೦ 5) ; ಮಹೌಪಧಿಗಳ್ಳಂಗೊಳಿಸಿರೆ ಪಲ್ಲವತತಿ 
ಸಂಗಳಿಸಿರೆ ಮಣಿಪೂರ್ಣಕುಂಭಮೊಬ್ಬದುದು. 
ಗರಿಕೆ; ದೂರ್ವೆ. [೫ಂ.] 

ಮಳ "ಮಲ್ಕ' ನೋ. 

ಮಳಗವಾಡಿ (ನಾ). ಒಂದು ಊರಿನ ಹೆಸರು : ರಾಮಚನ್ಹ ೨ಭಟಾರರ್ಗ್ಗೈ 
ಮಡಲೂರು ಮಳಗವಾಡಿಯುಮಂ ಕಾಲಂ ಕರ್ಚಿ. . - ಕೆೊಟ್ಟರ್‌ 
(ಎ೪, ೫1, ತತ್ರರು- ೬೪-೨೪; 908)- [ಮೆಳಗೃ - ಪಾಡ್ತಿ] 

ಮಳಬಿಯ, ಮಳಬ್ರಯ, ಮಳವೆಯ (ನಾ). ಒಂದು ಬಗೆಯ ತೆರಿಗೆ : 
ಅಂತು ಅಯ್ದುದಶಕಕ್ಕಂ ಮಳಬಿಯ ಸಿದ್ಧಾಯ ಸುಂಕ ಖಾಣ ಆಗಾಂತುಕ 
ಸರ್ವ್ವಬಾಧೆ ಪರಿಹಾರವಾಗಿ ಅಯ್ಯುತ್ತೂಹೊನ್ನಂ . . * ಧಾರಾಪೂರ್ವಕಂ 
ಮಾಡಿ ಕೊಟ್ಟಿ ದತ್ತಿ (೪.೪, ಹಾಸನ. 2೦-೩೭ ; 1173) ; ಎರಡು 
ಮನೆಗೆ ಹಣ ಅಯ್ಗು ಊರಿಂಗೆ ಮಳಬಿಯ ಹಣ ಮೂಜು (ov: 11, 
೩೬-೫೬; 195), ಮಳೆಬ್ರಯ: ಇದಕ ಮಳಬ್ರಯಕ್ಕೆ ಹತ್ತು 
ಗದ್ಯಾಣ ಪೊನ್ನ ವ್ರಿದ್ಧಿಯಿಂ ನಡೆವನ್ನಾಗಿ (ಮೈಂ. ೦೯೯೦: ೩೮-೫೩; 1103); 
ಮಳಬ್ರಯ ಏನು ಬಂದಡಂ ಆ ಸ್ಥಳದಾಚಾರ್ಯ್ಯರು ತಾವೇ ತೆತ್ತು 
ನಿರ್ನ್ವಯಿಸುವರು (ಎಳ- 1೫ ೩೩೩-೦6; 1206); ಆ ಸೋಮನಾಥಪುರಕ್ಕೆ 
ಉರುತ್ಯವಾಗಿ ಬಂದ ಹದಿಕೆ ಹೊರಣೆ ಹೊದಿಕೆ ಮಳಬ್ರ ಯವೊಳಗಾಯಿತ್ತು 
ಯೇನು ಬಂದಡಂ (ಎಳ. 111» ತಿರುಕ, ೪6-4 ; 3300). ಮಳವೆಯ : 
ಕುದುರೆಸುಂಕ ಪುರದ ಹದಿಕೆ ಕಿಜುಕುಳ ಮಳವೆಯ , . , ಯಿವನು . . . 
ಮಹಾಪ್ರಭು ಗೌಡಗಳು ಆಚಂದ್ರಾರ್ಕ ಸರ್ವಮಾನ್ಮವಾಗಿ ಬಿಟ್ಟ ಸರ್ವ 
ಬಾಧಾಪರಿಹಾರವಾಗಿ ಧಾರಪೂರ್ವ್ಯಂ ಮಾಡಿಕೊಟ್ಟ ಶಾಸನ (ಎಳ, ಇ 
(ಖಿ. ಖೈತೂರು- ೦೦೯-೩೫ ; ಸು- 12ನೆಯ ಕತ). `ಮಳವರಿ'ಹೋ. 

[ಮಳ ? 4 ಬಿಯ] 

'ಮಳಬ್ರಯ "ಮಳೆಬಿಯ' ನೋ. 

ಮಳಮಳ್ಕ “ಮಟಮಟ' ನೋ: 

ಮಳಮಳ್ಳ, ಮಳಮಳಿ' (ನಾ). ೧: ಬೇಗುದಿ; ತಳಮಳ : ಆತನ 
ಮನಸ್ಸಿನಲ್ಲಿ ಮಳಮಳವು ನಡದೇ ಇತ್ತು (ಶಠತ- ೩0)” ಮಳಮಳಿ : ೨. 
ಓಕರಿಕೆ ಬರುವ ಸ್ಥಿತಿ; ಉಬ್ಬಳಿಕೆ; ಹೊಟ್ಟೆತೊಳಸು : ಗಟಗಟ 
ಸೋಡಾ ಕುಡಿದ. ಆದರೆ ಅವರಿಂದ ನೆಮ್ಮದಿ ಎನ್ನಿಸಲಿಲ್ಲ. ಬದಲು ಹೊಟ್ಟೆ 
ಯಲ್ಲಿಯ * ಮಳಮಳಿ` ಹೆಚ್ಚೇ ಆಯಿತು (ಮೂರುರಾ- ೦೩೩) - 

[+-ಮರಾ. ಮಳಮಳ, ಮಳಮಳೀ] 
ಮಳಮಳಿ *ಮಳಮಳ್ಕ' ನೋ- 
ಮಳಮಂಕೆ (ನಾ). ತಳಮಳ ; ಬೇಗುದಿ : ಮನಸ್ಸಿನ ಮಳಮಳಿಕೆ ಆಕೆಗೆ 


(೩ಕೇ, 6-00) ೩. 


೭೦೧೫ 


ಮಳಲ್ಲೊಳ 


ಪೀಡೆ ಕೊಡತೊಡಗಿತು (ಇಕ್ರಕ. ೨೫೪)- 
ಮಳಮಳಿಸ್ಕು "ಮಬಮಬ”ಸು' ನೋ. 
ಮಳಮಂಳಿಸ್ಕು (ಕ್ರಿ). ೧. ತಳಮಳವಾಗು ; ಸಂಕಟವಾಗು : ಆಗಳೆಂದು 

ನನಗೆ ನೆನಸಿದರ ಮಳಮಳಸ್ತದ (ಶೊಸಂಸಾ. 043). ವಿ. ಓಕರಿಕೆ 

5| ಬರುವಂತಾಗು ; ಹೊಟ್ಟೆತೊಳಸು : ನಿಮ್ಮೆ ಸಂಗೀತವು ಆರಂಭವಾದ 
ಕೂಡಲೇ ನನ್ನ ಹೊಟ್ಟೆಯಲ್ಲಿ ಮಳಮಳಿಸತೊಡಗುತ್ತದೆ (ಕೇಠಾಶ- ೪0). 
[ಮಳಮಳ್ಕ 4. - ಇನ್ಕು) 
ಮಳಯ 'ಮಲಯ' ನೋ. 
ಮಳಯಜ "ಮಲಯಜ' ನೋ. 
ಮಳಯಮಹೀಜ (ನಾ). ಗಂಧದ ಮರ; ಚಂದನವೃಕ್ಷ : ನೆಗಟ್ನೋ 
ಕರ್ಪೂರ ಕಾಳಾಗರು ಮಳೆಯಮಹೀಜಂಗಳ್‌ (ಕುಕಣ. ೪೨): 
(ಸಂ. ಮಲಯಮಹೀಜ] 
ಮಳಯರುಹ `ಮಲಯರುಹ' ನೋ. 
ಮಳಯಸಮಿಾರಣ (ನಾ). ಮಲಯಪರ್ವತದಿಂದ ಬೀಸುವ ತಂಗಾಳಿ : 
ವಾರಿಜ ಮಳಯಜಮಳಯಸಮಿರಣ . . . ಮೃಣಾಳಾದಿಗಳುಂ ಬಾರಿಸ 
ಲಾಜವೆ ದಲವನ ದಾಹಜ್ವರಮಂ (60೪, ೨-೦೩). 
[ಸ೨. ಮಲಯಸಮಾರಣ] 
ಮಳಯಾನಿಲ `ಮಲಯಾನಿಲ' ನೋ. 
ಮಳಯಾನಿಳ “ಮಲಯಾನಿಲ' ನೋ: 
ಮಳಯೋದೃವ `ಮಲಯೋದ್ಧವ' ನೋ. 
ಮಳರಹಿತ "ಮಲರಹಿತ' ನೋ. 
ಮಳಲ್‌ "ಮಣಲ್‌' ನೋ. 
ಮಳಲಕಂತೆ (ನಾ): ಒಂದುಬಗೆಯ ಬತ್ತ : ಕೊಡಗು ಮಳಲಕಂತೆ 
ಹರಹಿನ ಡುಣ್ಣಗಳೊಡನೊಪ್ಪುತಿಹ ಬೈರುವಳಿಯ ಕಡುಸೊಬಗಾಂತಿಹ 
ಚಂದ್ರೋದಯಶಾಲಿಯೆಡೆವಿಡದೆಸೆದುವರ್ತಿಯಲಿ (ಕಾನು: ೩-೬೦): p 
'ಮರಳಕಾಂತಿ ಅಥವಾ ಮಣಲಕಾಂತಿ ಎಂಬ ಹೆಸರಿನ ಕೆಂಪು 
ಬತ್ತವು ರೂಢಿಯಲ್ಲಿದೆ- [?) 
ಮಳಲತ್ತಿ (ನಾ). ಒಂದು ಬಗೆಯ ಅತ್ತಿಮರ : “ಅಜೋಕ್ಷ- 
ಮಳಲತ್ತಿ'" (ಓ೩೦- ೨). [ಮಳಲ್‌ (ಎಮಣಲ್‌) 4 ಅತ್ತಿ] 
ಮಳಲದರಸಿ (ನಾ)- ಔಷಧಕ್ಕಾಗಿ ಬಳಸುವ ಒಂದು ಬಗೆಯ ಗಿಡ 
ಮೂಲಿಕೆ : "“ಗಿರಿಜಾನುಜ್ಞಾಮಳಲದರೆಸಿ"' (ಓತಧಿ- ೪6). 
[ವ ಮಳಲ - ದರೆಸಿ] 
'ಮಳಲವಾಡಿ 'ಮಣಲೆವಾಡಿ' ನೋ. 
ಮಳಲಸೌತೆ (ನಾ). ಒಂದು ಬಗೆಯ ಸೌತೆ : ``ವಾಲುಕೀ-ಮಳಲಸೌತೆ? 
(೬4೦. ೦೫೨). [ವ ಮಳಲ್‌ 4 ಸೌತೆ (ಆ ಸವುತ)] 
ಮಳಲಹುಚ್ಛತ್ತಿ (ನಾ)- ಒಂದು ಬಗೆಯ ಅತ್ತಿಮರ : : '"ಲಘುಸದಾ 
ಫಲಃ-ಮಳಲಹುಚ್ಛತ್ತಿ'' (೬40- 0%). [- ಮಳಲ್‌ _. ಹುಚ್ಚೆತ್ತಿ] 
ಮಳಲಿ (ನಾ). ಒಂದು ಬಗೆಯ ಮಾನು : ಬಿಳಿಯಾನೆ ಮಳಲಿ ಕೂಡಿಲು 
ಚಕ್ರ ಗೆಂಡ . - - ಗಿಆ್‌ಲುಗಳೆಂಬ ಹೊಳೆವಳಿಯ ಮಿನ್ಗಳಂ ತವಿಸುತಿಹೆ 
ಬೇಡರಂ ನೋಡಿದಂ ಭೂಪಾಲನು (೫೫. ೩-೪೬).  [? 1 
ಮಳಲ್ಕು 'ವಂಟಲ್‌' ನೋ. 
ಮಳಲ್ಕು 'ಮಣಲ್‌' ನೋ- 
ಮಳಲ್ಕು (ನಾ)- ಒಂದು ಬಗೆಯ ಸಸ್ಯ : 
(ಸಷ೦ಿ- ೦೦೭). ₹2) 
| ಮಳಲ್ಗೊಳೆ (ನಾ)- ಕೊಳದಂತೆ ಕಾಣುವ ಮರಳಿನ ರಾಶಿ; ಮರೀಚಿಕೆ: 
ಕರೆದುದು ನಿರಾಶೆಯ ನಡುವೆ ದೂರದಾಶೆಯ ತೆರದಿ, ಪಳುಕು ತಿಳಿನೀರ್ಗಳಿಂ 


[ಮಳಮಳ್ಳ 4. - ಇಕೆ] 


"'ಮಹುಶ್ಲಕ್ಷ್ಣ - ಮಳಲು'' 


ಮಲಲ್ಲಿಂಟೆ 


ಕಣ್ಣೊಳಹಿ ನಂಬಿಪಾ ಬಿಸಿನಿಚ ಮಳೆಲ್ಗೊಳೆಂ (ಶ್ರೀರಾಮಾ ೩೭೪-೫೬೦). 
[ಮಳಲ್‌ (ಆ ಮಣಲ್‌) 4 ಕೊಳ್ಳ) 

ಮಳಲ್ಜಿಂಟೆ 'ವಂಣಲ್ಜಿಂಟೆ' ನೋ. 

ಮಳವ, 'ಮಳವೆ' ನೋ. 

ಮಳವ, ಮುಬವೈೆ (ನಾ). ಒಂದು ಪ್ರದೇಶದ ಹೆಸರು : 
ಹಳ್ಳೆದಿಂ ಮೂಡಲು ಮಳವದ ಮಕ್ಕಿ ಗುಣಿಗನ 
1-8: 0೬5-85; 1099); [ಮಗರ] 
ತೆಂಕಲು ಮತ್ತರು ೧ (ಸಇ€೩. ೫%. 306- 
ಪುಲುಮಂಡಗೆಗೆ ಕೊಟ್ಟ ಮತ್ತರು ೬ ತೋಟ ಮತ್ತರು ಕೆಳಗಣ ಮಬವೆ 
ಸಹಿತ , . - ಕೊಟರು (೫39. xx, ೨೦೪-೦% 1) [?] 

ಮಳವರಿ (ನಾ)- ಒಂದು ಬಗೆಯ ತೆರಿಗೆ : ಕೋಣೆಗೋಡ ಗ್ರಾಮ ೧ಕೆ 
ಪ್ರಾಕುರೇಖೆ ಸಿದಾಯದಿಂದ ಗ , . , ನಿಳವರಿಯಿಂದ ಗ (ಮೇಂ. 
998೬೬ ೨೬-೨೦ ; 1709- " ಮಳಬಿಯ ` ಹೋ. (ಮುಳ್ಳ 4 ವರ್ಮಿ] 

ಮಳವಿ ` ಮಳವೆ' ನೋ- 

ಮಳವೆ. ಮಳವ, ಮಳವಿ, ಮಲವೆ (ನಾ). ೦: (ಸರಕಿನ) ಮೂಟೆ : 
ಗಂಟು ; ಪೆಂಡಿ : ಮಳವೆಗೆ ಪಟ್ಟಿ ಪದಿನಾಜು ಪಲಂ (2. IX» 
ಸ. 80); ನೂಲ ಮಳವೆಗೆ ವಿ ೨ 1 (4. 0೦೪೨6 ೩೬ ; 
3976); ಹತ್ತಿಯೆ ಮಳೆವೆಯಲು ವೀಸ ಸೀರೆಯ ಮಳವೆಯಲು ಬೇಳೆ 
(ಕ xr ೨೦-೩೮ ; 1087). ೨. ರಾಶಿ; ಒಟ್ಟಿಲು : ಬಿಡು 
ಮುತ್ತಿನ ಪೇಜುಗಳಂ ತಡೆಯದೆ ಕರ್ಪುರದ ಪಿರಿಯ ಮಳವೆಗಳಂ ತಂದಿಡು 
(ಹರಾ. ೧೦-೯೦) ; ಶಿಲೆಯ ಮಳವೆ ಹಡವಿನ ಮಳವೆ ಅರಿಷಣ ಮಳವೆ 
ಅಲ್ಲದ ಮಳವೆ (1448. ೩೬-೪ ; ಸು- 120) ; ಬಿಗಿದ ಮಳವೆಯನೆಣ್ಣೆ 
ಗೊಪ್ಪರಿಗೆಗಳೊಳದ್ದ. ಲಿ ಗಳೆಗಳಲಿ ಸೀರೆಗಳ ಸುತ್ತಲಿಯೆಂದು ಕೈವೀಸಿದನು 
ಕಲಿದ್ರೋಣ (ಉುನ್ಮಾಕ್ಟೋ. 08-೩೨). ಮಳವ: ೧. x x x ತ್ತಿಯ 
ಮಳದಕೆ ಅ ೬ ೫ ೫ ಹತ್ತಿ (ಯೂಕಕಾ- ೦೯೦೬ Ds ೩೬.೩ : 
1148), ಮಳವದಿ ; ೧. ಬಿಳಿಜವಳಿ ಎಂಭತ್ತಲ ಮಳವಿ ಒಂದಕ್ಕೆ ಅಡ್ಡಪಟ 
ನೂಲ ತೊಲೆ (ಬಳ. ೪, ಶೇಲರು. ೩೩-೮೪ 1388) ಮಜವೈ ; ೧. 
ಅರಿಸಿನ ಹೇರಿಂಗೆ ಪಲ ೨ ಸೀರೆಯ ವ. ವಸ ೫x xn, 
ಪಾನುಗ. ೪೩-೪೩; ಸು: 1150), £2 

ಮಳವೆಯ * ಮಳಬಿಯ ' ನೋ. 

ಮಳಹಿಗ (ನು). ಸೇವಕ (?) : ನಿಮ್ಮ ಪಶು ನಿಮ್ಮ ಮಳದಿಗೆ ನಿಮ್ಮ 
ಕೆರ್ಪ ತಹ ನಿಮ್ಮಂಗಳವನುಡುಗುವಂ (6ಗಫು. 340), [?] 

ಮಳಾರ " ಮಲಾರ್ಯ 'ನೋ. 

ಮಳಿ, ಮಳ್ಳಿ (ನು)- ಚಿಪ್ಪುಳ್ಳ ಸೈ ಓಂದು ಬಗೆಯ ಜಲಚರಪ್ರಾಣ* ; 
ಮಳಿಯು. ಒಮ್ಮೆ ಶತ್ತಿಯಿಟ್ಟರೆ ಸಾವಿರಾರು ಇಡುವುದು. [CR 11-6೬೬); 
ನಾನು ಆ ದಿನ ರುತ್ರಿ ಮಳಿಯ ಓಡು ಬೀಸಾಡುವುದಕ್ಕೆ ತೆಂಗಿನ ಕಟ್ಟಿಯ 
ಹತ್ತಿರ ಬಂದಿದ್ದೆ (ಕರ್ಮ. ೦೫). ಮಳ್ಳಿ ; ಇದೇ ಜಾತಿಯ ಇನ್ನೊಂದು. 


ತತ 


ತರದ ಹುಳಕ್ಕೆ ನಮ್ಮ ದೇಶದಲ್ಲಿ ನಾವು ಮಳ್ಳಿ ಎಂದೆನ್ನುತ್ತೇವೆ 
(ಮುಂಬಯಿ. 5-00). [3] 

ಮಳಿಗೆ ` ಗೆ ನೋ 

ಮನ ನ' ನೋ. 

ಮಳನತೆ " ಮಲಿನತ್ತೆ* ನೋ. 


ಮಳಿನತ್ವ * ಮಲಿನತ್ವ ' ನೋ. 

ಮಳಿಮ್ಲುಚ್ಯ ` ಮಲಿಮ್ದುಚ ` ನೋ. 

ಮಳಿಮ್ಣುಚ್ಛ (ನಾ). ಕಪ್ಪಾದುದು : ಮೇಚಕ ಸರಸಿಜವಿಜಯವಿಳೋಚನ 
ಮತಿವಿಭ್ರಮಂ [ತಳೆದ] ಪುರ್ವ[(ಮ]ದಾಳೋಚಿರ್ದಳರುಚಿನಿಟಳಂ ಕಾಚ 


೭೦೧೬ 


ಮಳೆಮುಗಿಲು 


ಮಣಿದ್ಯು(ತಿ] ಮುಳಿಮ್ಣುಚೆಂ ಕಚಮವಳಾ (ನರರ. ೦೦-3೪). 
[P ಇದು ' ಮಳೀಮಸ * ಎಂಬುದರ ಅಪಲಿಖಿತವಿರಬಹುದು] 
ಮಳಿಷ್ಠ (ನಾ). ಬಹುಹೊಲಸಾಗಿರುವವನು.- ಕೊಳಕ : ರವಿಜಂ 
ವೃಶ್ಚಿಕಸಂಸ್ಕ್ರನಾಗೆ ಚಪಲಾಂಗಂ , . , ಶನಿಗೇಹದೊಳ್‌ ನಿಲೆ 'ಮಳಿಪ್ಮಂ 
(2ಾತತಿ, ೦೭-೬೩): [ಸಂ. ಮೇ: 


ಮಳೆಗರೆ " ಮಳೆಗಟ್‌ ` ನೋ. 

ಮಳೆಗಣ್‌, ಮಳೆಗರೆ (ಕ್ರಿ). ೧. ಮೋಡವು ಕರಗಿ ಆಕಾಶದಿಂದ ನೀರು 
ಸುರಿ: ಮಳೆ ಬರು: ಮಳೆಗಳಿವುದು ಬೆಳೆ ಪೆರ್ಚುವುದು , . , 
ಪಳಿವಿಲ್ಲದ ಪತಿವ್ರತೆಯರ ನಡತೆಯ ಬಳವೊಳೆಂಬರು ಬಲ್ಲವರು 
(zoe. ೨-೪): ರ್ತು ಹರ್ಷಮನೆರಚುವಂತೆ ಕಾರ್ಮುಗಿಲ ಮುತ್ತಿ 
ಗಗನವನೈದೆ ರೆಯೆ (ಇತ್ರಾಂಗ- ೩೦-೦೩6) ೨. ಧಾರಾಕಾರವಾಗಿ 
ಸುರಿ ; ಅಧಿಕವಾಗಿ ವರ್ಷಿಸು : ನಟ್ಟಿಡವಿಯಲ್ಲಿ ಕೆಂಡದ ಮಳೆಗಣಕಿದು 

8| ಊರಡವಿಯನೊಂದಾಗಿ ಸುಟ್ಟಿತ್ತು ನೋಡಾ (6ರನ* ೪೧-00೬); ದೇವಾವಳಿ 
ಗಳಾಕಾಶದಿಂದವೆ ಹೂವಿನೆಲಿ ಮಳೆಗಳಕಿದರಾ ಕಂಂತೀಕುಮಾರರಿಗೆ 
(ರಕ 30-0೪೦): ಮಳೆಗರೆ : ೧. ಎಮ್ಮೆ ಮೇಲೆ ಮಳೆಗರೆದ ಹಾಗೆ 
(me). ೨. ಅವನ ಮೇಲೆ ಪ್ರಶಂಸೆಯ ಮಾತುಗಳೂ ಮಳೆಗರೆದುವು 
(92,4. 90)- [ ಮಳೆ (ಆ ಮಚ) _. ಕಣಿ ] 

ಮಳೆಗಾಡು (ನಾ). ಒಂದೇಸಮನೆ ಸುರಿಯುವ ಮಳೆಯಿಂದ ಬೆಳೆ 
ಯುವ ದಟ್ಟವಾದ ಕಾಡು: ಆಗುಂಬೆಯ ಸುತ್ತುಮಂತ್ರಲಿನಂಥ 
ಅರಣ್ಯಕ್ಕೆ 11 ೧೫ --ಮಳೆಗುಡು--ಎಂಬ ಪರಭಾಷೆಯ; ಮ ಉಪ 
ಯೋಗಿಸುತ್ತೇವೆ (ಹಸುಜೊ, 36). | ಮಳೆ (£ ಮಲಕ) + ಕ; 

ಮಳೆಗಾಲ "ಮಟಗಾಲ' ನೋ: 

ಮಳೆಗುಟಕ (ನಾ)- ಮುಳೆನೀರನ್ನು ಕುಡಿದು ಬದುಕುವುದೆಂದು ನಂಬ 
ಲಾದ ಒಂದು ಬಗೆಯ ಹಕ್ಕಿ ; ಚಾತಕ: “ಸಾರಂಗ, ಸ್ತೋಕಕ।, 
ಚಾತಕ;-೩ ಮಳೇಗುಟಕನ ಹಕ್ಕಿ, ಚಾತಕಪಕ್ಷಿ” (aos: 0೩6), 

[ಮಳೆ (ಆ ಮಚ) + ಕುಟಕ್ಕ ] 

ಮಳೆನಕ್ಷತ್ರ (ನಾ). [ಜ್ಯೋತಿ] ಮಳೆ ಬರಲು ಸಹಾಯಕವಾಗುವಂತೆ 
ಸೂರ್ಯನು ತನ್ನ ಸಂಚಾರದಲ್ಲಿ ಬಂದು ಸೇರುವ ನಕ್ಷತ್ರಪ್ರದೇಶ , 
£ `` ಮಳಿನಕ್ಷತ್ರಗಳು-೧೬ : ಅಶ್ವಿನಿ, ಭರಣಿ, ಕೃತ್ತಿಕೆ. ರೋಹಿಣಿ, 
ಮೃಗಶಿರ, ಆರ್ದ್ರಾ. ಪುನರ್ವಸು, ಪುಷ್ಯ, ಆಶ್ಲೇಷ, ಮಖೆ, ಪುಬೈ,. 
ಉತ್ತರೆ, ಹಸ್ತ, ಚಿತ್ತೆ, ಸ್ವಾತಿ, ವಿಶಾಖ (ಪಂ)” (ಶ್ರೀತಕ್ಕ. ೩೩೭) : 
ಮಹಾನಕ್ಷತ್ರವನ್ನು ಮಳೆನಕ್ಷತ್ರವೆಂದು ಕರೆಯುವುದೂ ವಾಡಿಕೆಯಾಗಿದೆ 

, (ಕ್ಷತ್ರ. ಅ). [ ಮಳೆ (ಇ ಮಟ) 4 ನಕ್ಷತ್ರ, ] 

ಮಳೆನೀರು "ಮಬ್‌ನೀರ್‌' ನೋ, 

ಮಳೆಬಿಲ್ಲು "ಮಳೆವಿಲ್ಲು' ನೋ. 

ಮಳೆಮರ (ನಾ)- ಒಂದು ಬಗೆಯ ಮರ ; (ಮೈ0- avn). 

[ಮಳೆ (ಆ ಮಟಕಿ ಮರ್ಕ] 


ಚ 


30. 


ಮಳೆಮಾಡು (ನಾ)- ಮಳೆಗೆ ಮರೆಯಾಗಿ ಕಟ್ಟಿರುವ ಮೇಲ್ಭಾವಣಿಯ 
ಚಪ್ಪರ : ಒಂದು ಮಳೆಮಾಡನ್ನು ಹಾಕಿಸಿ, ಒಂದು ಕಾಫಿ ಹೋಟೆಲುತೆರೆದು 
ಕೊಡಬೇಕು (ಸೃತ್ನತೂ. ೩೭) ; ಮಳೆಗಾಲ ಬಿಟ್ಟಿಲ್ಲ... ಅಷ್ಟು ತೊಂದರೆ 
ಯಾದರೆ ಹೆಣ್ಣಿನ ಕಡೆಯವರು ಒಂದು ಮಳೆಮಾಡನ್ನು ಕಟ್ಟಿಸಲಾರರೇ ? 
(ತರು: ೫). [ಮಳಿ (- ಮಖ) 4 ಮಾಡ್ಕು (ಎ ಮಡ್ಯ) ] 
ಮಳೆಮುಗಿಲು (ನಾ). ಮಳೆಯನ್ನು ಸುರಿಸುವ ಮೋಡ; ಕಾರ್ಮು 
ಗಿಲು: ಮಳೆಮುಗಿಲ ಮಃಟ್ಟುವುವು ಬೆಟ್ಟಗಳು ನೆಗೆದು (ಇಂಗೀತ- ೪೮-0೦); 


ಮಳೆಮೋಡ ೭೦೦೭ ಮಜಿಷ್ಟು 
ಮಳೆಮುಗಿಲ ವೇಣಿಯಲಿ ಮಳೆಬಿಲ್ಲ ಹಾರೆಂ (ಕತೆ: ೬೦-4) ತತಃ ಪೂರ್ವ; ವೆಟವೃಕ್ಷಂ ಪ್ರಾಪ್ತಃ (ಕ್ಲೀಂ. ೦೯೩೫ ೪೦-೬೪: 
[ಮಳೆ (ಆ ಮಚ್‌) 4- ಮುಗಿಲು (« ಮುಗಿಲ") ] -951)- 
ಮಳೆಮೋಡ (ನಾ). ಇ ಮಳೆಮುಗಿಲು ಐ ವಿರಹಿಗಳಿಡೆಯನು ಬಿರಿಸುವ| |ಮಳ್ಳೆ 'ಮರುಳ ` 
ಮಳೆಧೋಡ ಗಗನದೊಳೆದ್ದಿದೆ ನೋಡ (ಇಂತಾಶ- ೯೦-90). ಮಳ್ಳತನ " ಮರುಳ್ತನ ` ನೋ. 
[ಮಳೆ (£ ಮಟ) 4 ಮೋಡ] 5 |ಮಳ್ಳವೂರ (ನಾ). ಒಂದುಸ್ಮಳದ ಹೆಸರು: ಬೆಣ್ಣೆಯೂರೆ ದೇವ 
ಮಳೆಯಂಗಿ (ನಾ). "'ಮಳೆಯ ನೀರಿಳಿದು ಒದ್ದೆಯಾಗದ ಬಟ್ಟೆಯಲ್ಲಿ ಗಣಶುಂ ಮಳ್ಳವೂರದ ಪೆದರ್ಶ್ಮಾಡಿಗಾಮ ಣ್ಣನುಂ (6, ೪1. ಕಕ್ಕಮ- 
ಹೊಲಿದಿರುವ ಉದ್ದನೆಯ ಅಂಗಿ ; ನೀರಿಳಿಯದ ಬಟ್ಟೆಯ ಅಂಗಿ ; ೩-೦೫; 8907). 1?) 
ಮಳೆಯಂಗಿ ''(1೬೬1೫-09೩4- 1008): ಒಳಗೆ ಮಳೆಯಂಗಿಯಲ್ಲಿ [ಮಳ್ಳಿ "ಮರುಳಿ” ನೋ. 
ಹುಟ್ಟುಬತ್ತಲೆ ಹೆಣ್ಣು (300, ೬೫-೦೩)- [ಮೆಳೆ (ಎ ಮಟ!) 4 ಅಂಗ್ವಿ] |ಮಳ್ಳಿ 'ಮಳಿ' ನೋ: 
ಮಳೆಯಾಲ 'ಮಲೆಯಾಳ' ನೋ: 39|ಮಳ್ಳೆಯ '[ನಾ). ಒಬ್ಬಾತನ ಹೆಸರು: ದೋಣಗಾಮುಣ್ಣರುಂ ಎಳೆ 
ಮಳೆಯಾಳ "ಮಲೆಯಾಳ" ನೋ. ಗುಮುಣ್ಣರುಂ ಮಳ್ಳೆಯರುಂ ಉಣ್ಳುರಂಧಾ(? ವಾ)ಸವೆಆ್‌ಿಯರುಂ 
ಮಳೆರಾಯ (ನಾ). ಮಳೆಯ ಅಧಿದೇವತೆ ; ಇಂದ್ರ: ಬೋರೆನ್ನು ಹ ೫x೫೫ ಕರಣಸಹಿತವರಾಗಿ (26, x1, ೩೦-೦೭: 567). [?] 
ಮಳೆರಾಯ, (400ರ. ೦೫೯-೪) ; ಬರಗಾಲ ಬಂದಾಗ ನಮ್ಮ ಜನಪದ ಭಕ್ತಿ] |ಮಣಿ ` ಮೊಜಿ` ನೋ. 
ಯಿಂದ ಮಳೆಯ ಅಧಿಪತಿಯಾದ ಮಳೆರಾಯ;ನನ್ನು ಆರಾಧಿಸುತ್ತದೆ (೪೩4. ಮಣಕೆಂದು (ಕ್ರಿ). ಮೈಮರೆತು ಮಲಗು; ಗಾಢವಾಗಿ ನಿದ್ರಿಸು: 
0%) ; ಹುಯ್ಯೋ ಹುಬೆ. ಸೀ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ| 16 ಪುರೋಚನನುಮಾ ಮನೆಯೊಳೊಂದೋವರಿಯೊಳ್‌ ಮಜಕೆಂದಿದಂ 
(640.)- "| Gen. ೩ 5); ಮೃಹಾಟವಿಯೊಳ್‌ ಮಜಕೆಂದಿ ನೀಮುಮಾ ಮರದಡಿ 
ಮಳೆರಾಯನ ಹೂಜೆ ಎ ಮಳೆಯನ್ನು ಬಯಸಿ ಇಂದ್ರನನ್ನು ಯೊಳ್‌ ಶಿವಾಶಿವರೆಪಂಗಳಿನೆಚ್ಚಿಟುವಂತುಟಾದುದೇ (ಕಂಕಣ. ೩-00); 
ಕುರಿತು ಮಾಡುವ ಪೊಜೆ. ಎ. ಉತ್ಸವ : ನಮ್ಮ ಜನರಲ್ಲಿ ಮಳೆ ಮಜಕೆಂದಿದರನೆತ್ತೂವಂತೆ ನುಲ್ವರುಮನೆತ್ತಿ ತಾಂ ಮಖನ್ನಂ ತಂದರಣಿಯಂ 
ರಾಯನ ಪೂಜೆಯಲ್ಲಿ ನಂಬಿಕೆ ಉಳಿದು ಕೊಂದಿದೆ (೪:4. 0ಊ)- ಕೊಟ್ಟು ಕೃತಾಂತನಂತರ್ಧಾನಕ್ಕೆ ಸಂದು (ಶಂತರಾ- 6-೫6 ೫), "ಮಿ 
[ಮಳೆ ( ಮಟ) 4 ರಾಯ) ಬ್ಗ ಲುಂದಂ,' ಮಜಿಸುಂದ್ಮು' ಪರಾ. [ಮಲ್‌ + ಕೆಂದು] 
ಮಳೆವನಿ 'ದುಟ'ವನಿ' ನೋ. ಮಜಿಪಿಕ್ಕು. ಮಜಿಹಿಕ್ಕು (ಕ್ರಿ): ೧. ಮರೆವಣಾಚು ; ಮಚ್ಚಿಡು ; 
ಮಳೆವಿಲ್ಲು, ಮಳೆಬಿಲ್ಲು (ನಾ). ಕಾಮನ ಬಿಲ್ಲು; ಇಂದ್ರಧನುಸ್ಸು : ಅಡಗಿಸಂ : ದೈನ್ಯಮಂ ಗಳಪಲೊಡರ್ಜಿ ಗದ್ಗದಿಪ ಮಾತುಗಳೆ ಮಜ 
ಪರಮಾತ್ಮನಾರೆಂದು ತಿಳಿಯಲೆಳೆಸುವೆಯಾ - . . ಮಳೆವಿಲ್ಲಿನುಯ್ಯಾಲೆಯಲಿ ಪಕ್ಕಿ... ಕೂಡುವ ಪುಣ್ಟೆಯ ಜಾಣ್ಮೆ ಸಾಲದೇ (೫086, 00-48). 
ತೂಗ್ಗುತಿಹನು (೧೪೭: ೩-00) ; ಮಳೆವಿಲ್ಲ ಹಿಡಿದುಡುಗಿ ಸೆಳೆಮಿಂಚ ೨. ವಂಚಿಸು; ಮೋಸಗೊಳಿಸು ; ಮಲಪಿಕ್ಕಿ ನಿಮ್ಮರಸನಂ ಜದ 
ಮಸೆಮಸೆದು (೫036. 18-೬0). ಮಳೆಬಿಲ್ಲು: ಅರ್ಜುನನು - . . | ೩೬ ನೊಯ್ದುದನಿತ್ತ ಕೇಳಿರೇ (ನರ್ರಫು- ೯-೭೦); ವಿಶ್ವಾಸಘಾತಕರೊಯ್ದ ರ್‌ 
ಮಿಂಚು ಮುಳೆಬಿಲ್ಲುಗಳಿಂದೊಡಗೂಡಿದ ಮೇಘದಂತೆ ಕಾಣಿಸಿಕೊಂಡನು ಮಜಿಪಿಕ್ಕಿ ನಮ್ಮರಸನಂ ನಮ್ಮಲ್ಲಿಗಿನ್ನೇವೆವೋ (ಪೃತೃಕು- 04-60, ೩. 
(650 - ೨೩) ; ಮಧುರಮೋಹನಮಾಯೆ ಮುಂಗಡೆ ಮಳೆಬಿಲ್ಲಿನ ಬಣ್ಣದ ಪರವಶಗೊಳಿಸು ; ಮೈಮರೆಯುವಂತೆ ಮಾಡು ; ತುಂಬಿಯಂದದಿಂ 
ಹಾಸದಲಿ ಕಟ್ಟಿ ಚುಂಬಿಸಿ ಸೆಳೆದಿತ್ತು (೫053 ೫-೪): ಐ ಇದು ಚುಂಬಿಸಿ ಸೊಕ್ಕನಿಕ್ಕಿ ಮಅಪಿಕ್ಕಿ ಪದಂ ಬಿಡೆ . . , ಬಾಲೆಯಭಯಂಗಳೆದಂ 
ಇಂಗ್ಲೀಷಿನ "7%%[0-ರಿಂಇ' ಎಂಬುದರ ಅನುವಾದ. ನವಸಂಪ್ರಯೋಗದೊಳ್‌ (6ನ. ೧೩-೦೬) ; ಮಜಪಿಕ್ಕಿ ನೋಡುವ 
[ ಮಳೆ (ಆ ಮಟ) 4 ಬಿಲ್ಲು (ಎಬಿಲ್‌) ] 36] ಮರಿಯ ತುರಜುಗೆಮೆಗಣ್ಟಳಗು ಬಳಿಯೆ ಚಾಮರದೆಲರಿಂ ನೆಟ್‌ ಮಿಳರ್ದು 
ಮಳೆಸಗಡೆ (ನಾ). ಒಂದು ಬಗೆಯೆ ಸಸ್ಮ: “ವಾಲುರ್ಸಿ, ಮಳೆಸಗಡೆ ಮಿಜುಪ ದುಗುಲವೆ ಸೆಜಗೆಂದೆಂದಂದು ತೆಗೆಯಲಾತಂ ಬಗೆದಂ (ತಂದ್ರಶ್ರ. 
ಲೈಸಾಬ್ರ” (48. ೦೬) ; ವಾಲುರ್ಸಿ, ಮಳೆಸಗಡೆ (ಬಳಗ. ೪-13). ಮಜಿಹಿಕ್ಕು : ೨. ಎನ್ನ ಮಿಕ್ಕಿ ರುತ್ರಿಯೊಳು ಸುಟ್ಟಿರಾದಡೆ. 
೭ಕ-೧೬೦೪)- EN] ತೆಜತ್‌ಯನು ಕೊಡದಿರ್ದಡೆನ್ನಾಣೆ (ಶತ ೦೦-೩೪). ೪, ಅಡಗಿರು ; 
ಮಳೆಹನಿ `ಮಜಕಿವನಿ: ನೋ. ಅದೃಶ್ಯವಾಗು : ಮಿಕ್ಕಿ ಪಿಡಿದು ಕಟ್ಟಿದ ಮಜುಕಮನೀನಿಂತು 
ಮಳೆಹುಳು (ನಂ). ಮಣ್ಣುಹುಳು; ಎರೆಹುಳು: ಮುಳೆಹುಳುಗಳಂತ |3|  ತೋರ್ಪೆಯಣ್ಮೆಲೆ ನೀನೀ ನೆಲದ ಚತುರ್ವಲಸಹಿತಂ ತಟ್‌ಸಂದೆನ್ನಿದಿರೊ 
ಎರಡೆರಡು ಮುಖಗಳುಳ್ಳ ರಾಜ ರಾಣಿಯರನ್ನು ಕಂಡು ನನಗೇನು ಪ್ರೀತಿ ಳಾಂತು ತೋರ್ಪುದು ಭಲಮಂ (೩0೩0, 00-80), [ಮಲಪ್ಪ -- ಇಕ್ಕು] 
ಹುಟ್ಟದಿದ್ದರೂ - - . ಮೆಚ್ಚಿಕೆಯಾಯಿತು (ನಾಶ. ೨೦)- ಮಜಿಪಿಡು. ಮಜಹಿಡು (ಕ್ರಿ). ೧. ಮೋಸವಣಡು ; ವಂಚಿಸು ; 
[ಮಳೆ («ಎ ಮಟ) 4 ಹುಳು (ಆ ಪು ಮನೆಯವರ ಮಜಪಿ [ಾ೫೦. ದಿ]ಟ್ಟು ಮುಸುಕಿಟ್ಟು ಪೊಣಮಟ್ಟು ಸುಳಿವ 
ುಳೆಟುತ್ತಯ್ಯ (ನಾ). ಒಬ್ಬಾತನ ಹೆಸರು: ತೊಣ್ಮ ವಾಡಿಯಪಳ್ಳಿಯ ಜನಕೆ ಶಂಕಿಸುತೆ (ತ8ಕಾ. ೪2೪). ಮಜಹಿಡು: ೨. ಮರೆಮಾಚು; 
'ಮಳೆಟುತ್ತಯ್ಯನೆ ಮಗ ಅಖ್ಯಪಯ್ಯ ಣರ ಸತ್ತ ಹಾಲೆಯರಕಣ| 49 


ಮೊಂಗೆ ಕೊಟ್ಟ ಮಣ್ಣ ಖಿ ೧ (ಕ. 111 (10. ಕುಂತು: ೫-೩ 979). 
[? + ಅಯ್ಯ] 


ಮಳ್ವಗಿರಿ (ನಾ). ಒಂದು ಬೆಟ್ಟದ ಹೆಸರು: 


ಅಡಗಿಸು; ಗುಟ್ಟಾಗಿಡು: ಬಿಸಜಾಕ್ಷಿಯಾ ಮಾತ ಮಜಿಹಿಟ್ಟು ಮನದೊಳಾ 
ರೈವುತಿರಲು (2ಕ್ರಿಕರಾ- ೨-೨೪). [ನುಜವ್ಯ -- ಇಡ್ಕು] 
ಮರೆಯುವಂತೆ ಮಾಡು; ಮರೆಸು : ಇನಿಯನ 
* ಅಪ್ಪಿನದೊಂದು 
ದಿಂಪು ರತಕ್ಕಿನಿತ್ತು 
ಮಜಪುದೇನುಮನೊರ್ಮೊದಲಾಗಳೇಗುವೆಂ 
ಮಲ್‌ 4 ಷು] 


ಚುಂಬನಮನವಣ್ಣೆ ಮಾಡುವುದು ಚ 
ಸಮ್ಮನಿಸದೆ ತದ್ರುತಂ 


(ತುಪ್ರಥ- 6-6೨). 


ಮಅಪು, 


ಪು, 
ಮಪ; ಮರಹು, ಮಜಿಹು (ನಾ). ೧. ಮರೆಯಾಗುವಿಕೆ; ಅದ ೈಶ್ಯ 
ವಾಗುವಿಕೆ ; ಅಡಗುವಿಕೆ : ಕ್ರಮದಿಂದ ಪಗಲರಸಿಗೆಸೆವ ಜವ್ವನದ 
ಸಿಂಿಖುಮಮ ಜಾಜ್‌ದೊಡೆ ಮಜವಾಗಿ ಕೆಂದಳಿಗೆಗ್ಸಯೊಳೆಮುರ್ದಿರ್ದು 
ಜಗುಳ್ಳೆ ಮುತ್ತಿನ ಮಣಿಯಿದಬ್ಬಿಯೊಳು :ಬಳ್ಳುದೊಯೆನಲ್‌ ... 
ವಿಮಲಸಾಗರದೊಳು ಮುಳುಂಗಿದನಹೊ ಸೂರ್ಯಂ (ತೇಂತು- ೩-೦). 
೨: ವಂರೆಮಾಚುವಿಕೆ ; ಅಡಗಿಸಿಡುವಿಕೆ ; " ಮಜಿಪಿಕ್ಕು' ಪರಾ. 
೩. ಮೋಸ; ವಂಚನೆ ; “ಮಜಿಪಿಕ್ಕು' ಪರಾ: ೪. ತನ್ಮಯತೆ; ಪರ 
ವಶತೆ ; ಮೈಮರೆಯುವಿಕೆ : ಮುಸುಂಕನೋಪನೋಸರಿಸೆ ಮುಸುಂಕಿ 
ದಳ ಮಗುಬಕ ಮೆಯ್ಲುತೆಯಂ ಪುಳಕಾಂಕುರಂಗಳಿಂ ದರಹಸಿತಂಗಳಿಂ 
ವದನಪಂಕಜಮಂ ಮಜಪೆಯ ಮುಚ್ಚುಳಿಂದರೆಮುಗುಳ್ವೆಚ್ಚಿಯಂ ಸವಿಯ 
ಮುಚ್ಚಿದ ಮುಚ್ಚೆಯಿನಾಕೆ ಚಿತ್ರಮಂ (60ರ. 0೩-0೨); ಸಾಂಧ್ಯ ಮ 
ಯೂಖಂ ಪೆರ್ಚಿ ಮರ್ಬುಂ ಸುಸಿಲ ಮಣಪು ಪಕ್ಷಿಸ್ವನಂ ಭೈರವೀರಾಗ 
ಮಗುರ್ವಂ ಬೀಜ್‌ (ಸ44ರು೯-0). ಮರಹು: ೫. ಮರವೆ ; 
ಮರೆವು ; ವಿಸ್ಮೃತಿ: ನೋಡುತಲಿದ್ದರು ಕಾಣದು ಆಲಿಸುತಿದ್ದರು 
ಕೇಳದು ಸರ್ವೇಂದ್ರಿಯವಿದಕಾಗಿರೆ ಪ್ರತ್ಯಕ್ಷವೆ ಮರಹು (ಗ. ೨೫೨೫೪)- 
ಮಖಹು; ೪. ಸೈವೆಅಗಿನ ಮಜಹಿನ ಕುಣುಹಿನ ಕಜಕಿಗೊರಲಂ ನಿಜಸಮಾಧಿ 
ಯೊಳ್‌ ಸಂದಿರ್ದಂ (೧೦೪: ೩-೩9) ; ಸಂತತಂ ಲಿಂಗಪ್ರಸಾದದ ಸಂತಸದ 
ಮಣಹಿಂದಲಿಪ್ಪವೊಲಂತು ಜನನಿಯ ಮೊಲೆಯನುಣ್ಣದೆ ಗುಮ್ಮನಿರುತಿಹನು 


(634. 8-49)... ೫. ಎನಗೆ ನಿಮ್ಮ ನೆನಹಾದಾಗಲೆ ಉದಯ ಎನಗೆ 
ನಿಮ್ಮ ಮಲಹಾದಾಗಲೆ ಆಸ್ತಮಾನ (045. ೪೯); ಕಾವ್ಯಮಂ 
ನಡೆಸುವಾತಂ. ರಸಾವೇಶಮಜಯಾಲಸ್ಯವೆಡೆಗೊಳಲು ತಪ್ಪೆಗಲ್ಲದೆ 


ಕಾವ್ಯಕತಣ್ಸಿ ತಪ್ಪೆವನೆ” (೫4೫: ೦-೩). ೬ ಪ್ರಜ್ಞೆ ತಪ್ಪುವಿಕೆ ; 
ಮೂರ್ಛೆ : ಮಜಹ ಪಡೆಯರು ಘಾಯ ಖಂಡಿಗೆ ತೆಅಹುಗಾಣರು 
* ೬ « ಹೊಗಳುವಡಟಾ್‌ಯೆನಗ್ಗದ ಭೀಮ ದುರಿಯೋಧನರ ರಣರಸವ 
(ವಕ: ೬೨೮). ಹ, ತಿಳಿವಳಿಕೆಯಿಲ್ಲದಿರುವುದು ; ಅಜ್ಞಾನ : 
ಮಣಹುಳ್ಳವಂಗೆ ನೂಜುಬುದ್ಧಿಯಂ ಪೇಟಳ್ಕೊಡಂ ಕೆಡುವುದು (ಶುತತಂ- 
೩೬-೩); ಶುಭಕರ ಸತ್ಯಿ ಯೆಗಳೆಂಬ ಬೀಜಮಂ ಬಿತ್ತಿ ಮಜಹೆಂಬ 
ಕಳೆದೆಗೆದು. (86೫. 08-09) ; ಮಲಿಹುಳ್ಳ ಮನುಜರಿಗೆ ತೆಜನುವುದಜೌ 
ವುದಕ್ಕೆ (46: ಒ)- ೮. ಅಲಕ್ಷ್ಯ ; ಉಪೇಕ್ಷೆ: `` ಪ್ರಮಾದ, 
ಅನವಧಾನಂ - ಈ ೨ ಮಅಹು” (ಕಣದ: ೦೨೪-೬೪). 
[ಮಣಕ 4 ಎ ಪ್ರ) 
ಮಜಲ್‌ (ನಾ), ಸಾವು; ಮರಣ: 'ಮಜಲಿಆ್‌' ಪರಾ. 
[ದೇ.॥ ತಮಿ. ಮಲ. ಮಣಲ್‌] 

ಮಅಲಿಜ್‌ (ಕ್ರಿ). ಸಾಯುವಂತೆ ಹೊಡೆ.-ಚಚ್ಚು ; ಗೊಜ್ಜಿಗನೆಂಬ 
ಸಕಲಚಕ್ರವರ್ತಿ ಬೆಸಸೆ ದಂಡುವಂದ ಮಹಾಸಾಮಂತರಂ ಮಜಲಿಟ್‌ದು 
ಗೆಲ್ಲ ಸಾಮಂತಚೂಡಾಮಣಿಯ ಬೀರಮುಮಂ (ಶುಶಕಾ 6-೩೨ ನ) 

[ಮಜಲ್‌ + ಇಲ್ಮಿ] 

ಮಜಲುಂದು (ಕ್ರಿ). ಮೈಮರೆತು ವಂಲಗು : ಪ್ರೀಯವರ್ಶನನೊಂದು 
ದಿವಸಂ ತನ್ನ ಭಾರ್ಯೆವೆರಸು ಕದಳೀವನದೊಳ" ಮಜಲುಂದಿದಲ್ಲಿಗೆ 
ಕಾಳಿಂಗನಾಗಂ ಬಂದೊಡದಜಿ ಮೇಗೆ ಕಾಲಂ ನೀಡಿದೊಡೆ ಕರ್ಚಿತ್ತು 
(ಣ್ಮಾರಾ- ೩೬-೨೫); ದಿವ್ಯಮೂರ್ತಿ ಸಹಜಾಂಬರಭೂಷಣ ದಿವ್ಯಮಾಲೆಗಳ್‌ 
ನೆಖೆದೊಡನುಟ್ಟಿ ಮುನ್ನೆ ಮಜಲುಂದಿದನೆಚ್ಚಲುವಂತೆ ಪುಟ್ಟಿದಂ (ಅಂತ. 
3-೬); ಈ ಮಲಅಲುಂದಿದರನೆತ್ತಿನಿಬರುವ.ೂರ್ಮೆಯೆ ಪೊಸೆದು 
ಮುಕ್ಕುವೆಂ (ಕಣ: ೩-0೬ 6) ; (ಪೆರೆಯುರ್ಜೆ) ದಾಂಟಿ ಕೋಳ 
(ಲ್ವ)ಬ್ಬರೆ ಪಗೆಗೊಳೆ ಸೊರ್ಕೆ ಶಂಕೆ ದೊರೆಕೊಳೆ ವಿಷಮುಬ್ಬರಿಸ(ಸ) 
ಮಜಲುಂದೆ ತಮ್ಮೊಳ್‌ ನೆರೆದೆಡೆಯೊಳ್‌ ಕಾ(ನಾ)ಡೆ ಪಾವು ಕೊಳ್ಳುಂ 


೭೦೧೮ 


ಮಣವೆ 


ನರನಂ (ಊಳೋಶ. ೦). 'ಮಜಕೆಂದು ', "ಮಜಿಸುಂದ್ಳು ' ಪರಾ. 
ಮಜಲುಂದುವೋವರಿ ಎ ಮಲಗುವ ಮನೆ ; ಶಯ್ಯಾಗೃಹ : 
ವಿದ್ಮುಚ್ಛೋರಂ . , , ಅರಮನೆಯಂ ಪೊಕ್ಕರಸನ ಮಜಲುಂದುವೋ 
[೫೫ ಪವಡಿಪೋ]ವರಿಯಂ ಪೊಕ್ಕು (ಕತ್ಮಾಂಾ- ೦3-00), 
[೬ ಮಜಕ್ಕಿ 4 ಲುಂದ್ಶು] 
ಮಳವ (ನಾ). ಒಂದು ಬಗೆಯ ತೆರಿಗೆ (2): ತಿಪ್ಪೆಸುಂಕ ಮನೆದೆಜ 
ಪಾರಿಬಾಯ ಹೊಲೆಗೊಲ್‌ ಮಲವ ಈಂತಿನಿತುವಂ , . . ಧಾರಾ 
ಪೂರ್ವ್ವಕಂ ಮಾಡಿ ಕೊಟ್ಟರು (4943: ೫೫೬೦೩6-೩4; 1170. [7 
ಮಣವಡು (ಕ್ರಿ). ಮೈಮರೆ ; ಪರವಶವಾಗು : ಅತ್ಮಾಸಕ್ತಿಯಿಂ ಮಜ 
ಪಟ್ಟರಂತೆ:ಯುಂ ಚಿತ್ರಿಸಿದರಂತೆಯುಂ ಮೂರ್ಛೆವೋದರಂತೆಯುಂ , , . 
ಮಿಡುಕದೆ ನೋಡುತಿರ್ದೆಂ (ರತ: ೩೪೬) ; ಎ ತನತನಗೆ ಬೆ 
ಗಾಗಿ ಮಜವಟ್ಟು ಕೇಳುತಿರೆ (48ರ: ರೇ. 0-0೪, "ಮರವಡು` ಪರಾ. 
[ಮಜವು 4 ಪತ್ತು]. 
ಮಜವಣಿ (ನಾ). ಮರೆಯುವಿಕೆ ; ವಿಸ್ಮೃತಿ: ಗತಿಮತಿ ಚೈತನ್ಯ ಶಬ್ದ 
ವುಳ್ಳೆನ್ನಕ್ಕ ಕ್ರಿಯೆಂತಂತೆ ನಡೆವುದು ಮಜವಣಿ ಬೇಡ ಕಂಡಾ ಮನವೆ 
(ಶರಗೋ- 3೪-000); ಹಸಿವು ತೃಷೆಯು ಶೋಕ ಮೋಹ * ವಿಷ 
ಸಮಾನವಾದ ಬಹಳವ್ಯಸನ ಮಜವಣಿ ಮುಸುಕಿ ಕವಿದ ವ್ಯಾಫ್ರನಂತೆ 
ಅಡಗಿ ಮುಪ್ಪುಗೊಂಬ ರೋಗ (ಕಳಳ. 6-೦). [ಆ ಮಜವು] 
ಮಜವಿ (ನಾ). ೧. ಅಜ್ಞಾನ ; ತಿಳಿಗೇಡಿತನ: ನಿಮ್ಮವನ ಮಜವಿಯನು 
ನೀಗಾಡಲೊಲ್ಲದೆ ಬಜಗಿದೆ. ನಾನೆನ್ನಜ್ಞ: ಭಾವದೆೊಳಟ್‌ದೆನೆಂದರೆ ಸಾಧ್ಯವೇ 
ರಿ: ೩-೦). ಪಿ ಅಲಕ್ಷ್ಯ; ಉಪೇಕ್ಷೆ; “ ನಪ್ರಮಾದ್ಯೇತ- 
ಮಜವಿಯಂ ದಡಡದಿರ್ಕೆ * (440. ೨೪-೬). 
[ಮಜಕ್ಕಿ 4 - ವ್ಯಿ./ತಮಿ, ಮಠವಿ] 
ಮಜವು. ಮರವು, ಮರೆವು (ನಾ)ಗಎಚ್ಚರವಲ್ಲದಿರುವ ಸ್ಥಿತಿ; ಜಾಗೃತ 
ವಾಗಿರದ ಸ್ಥಿತಿ: ಅಜ್‌ವಿಗೂ ಮಟ್‌£ಅ್ಸವಿಗೂ ಒಡಲಾಯಿತ್ತೆ ಲಿಂಗ 
(ಈಳವ: ೩-೭). ೨. ಮೂರ್ಛೆ ; ಬವಳಿ : ಮಜವು ಮಗುವಿಗೆ ಹೊಲ್ಲ , 
ಕುರುವು ಕುಂಡೆಗೆ ಹೊಲ್ಲ (ಸಠಣ್ಣ . ೬3೪). ಮರವು : ೧. ಮರವು ತೆರವಿಲಿ 
ಮಷ್ಟಸ್ವಪ್ನವೇ ತೋರಿದುದೊ (ಕುಳಾರಾ- ೩-೦೦-೦). ೩, ನೆನಪನ್ನು 
ಕಳೆದುಕೊಂಡ ಸ್ಥಿತಿ ; ಜ್ಞಾಪಕವಿಲ್ಲದಿರುವುದು : ಅಕಸ್ಮಾತ್ತಾಗಿ ಸಿಕ್ಕು 
ಬಿದ್ದರೆ ಮರವಿನ ನೆವದಲ್ಲಿ ಅವನು ತನ್ನ ಸಜ್ಜನಿಕೆಯನ್ನು ಕಾಪಾಡಿಕೊಳ್ಳ 
ಬಲ್ಲನು (ಕಕ್ಕ, ಆ). ಮರೆವು ; ೩. ನಮ್ಮ ಅನುಭವಕ್ಕೆ ಬಂದ . , . 
ಕೆಲವನ್ನು ಸ್ಮರಸಿಕೊಳ್ಳಲಾರೆವು. ಮನಸ್ಸಿನ ಈ ಸ್ಥಿತಿಯೇ ಮರೆವು 
(825. ೩೩೦). 
ಮಖವುಮಾರಡೆ ಎ ವಿವೇಕಶೂನ್ಯತೆ ; ಅಜ್ಞಾನ : ಅಣ್‌ವಿನೊಳಗೆ 
ಅಜುಹಿನ ತಿರುಳಾಗಿ ಮಜವುಮೂರಡೆಯಿಲ್ಲದೆ ನಿಜಪದವು ಸಾಧ್ಯವಾದ 
ಬಳಿಕ ಆವುದು ವರ್ಮ ಆವುದು ಕರ್ಮ (ಠಕ್ಕು ೨೩೨-೦೦೩೦). 
[ಮಣ್ಣಿ 4 ಇವು) 
ಮಜವುಡಿ (ನಾ). ವಿಸ್ಮರಣೆಯನ್ನುಂಟು ಮಾಡುವ ಒಂದು ಬಗೆಯ 
ಔಷಧಿಚೂರ್ಣ (?) : ಮಜ್ಜು(ಅಪ್ರೆಡಿ ಮದ್ದು ಮೈಯುಂಡಂತೆ. , . 
ಮನೆವೆಣ್ಗಳು ಮಜಿವರು ಮನೆಗೆಲಸವನು (4%, 6_93) ; ಅನ್ನಯದ. 
ಮದ್ದು ಮಜುವ ಅವು ಡಿಯಿಂದ ಮಡಿಯಿಪರೊ (ರತು. ೫-೨೩-೪೯), 
[ವ ಮಜವು 4 ಪು) 
ಮಜವೂರ್‌ * ಮರವೂರ್‌ ` ನೋ. 


ಮಣವೆ. ಮರವೆ, (ನಾ), ೧. ಮರವು; ಜ್ಞಾಪಕವಿಲ್ಲದಿರುವುದು : 


ಮಜವೆಯಿಂ ಜುಡ್ಯಭಾವದಿಂದೀ ನವೃದಿವ್ಯಕೃತಿಯೊಳ್‌ ದೋಷಮಿರ್ದೊಡಂ 
ಇ ತಿರ್ದುಗೆ (ಕ್ಮಥ- ೦-೪4). ೨. ಎಚ್ಚೆರವಿಲ್ಲದಿರುವ ಸ್ಥಿತಿ; 


ಮಜದೆಗೊಳಿಸು 


“ರೋಂ 


ನಿದ್ರಾವಸ್ಥೆ 2 ನ್ನಲ್‌ ಮಜವೆಯದುಂ' (ಕುಕ. 060) ; 
ಅಟ್‌ವು ಮಜವೆಗಳಿನಿಪ್ಪೆರಡಜಿ ಮಧ್ಯಾವಸ್ಥೆಯೊಳ್‌ ಮನಂ ಪಿರಿದಾನುಂ 
ತಜಃಸಂದು ನೃಪಮನೋಜಂ ಬೆಣಗಿಂ ಕರುವಿಟ್ಟ ಪುರುಷನಂತಿರ 
(ಕುಸುವತಿ, ೯-೦೦೯) ; ತಳಿತ ಮನೆಯ 
ಗುರೂಪದೇಶಾವಳಿಯವೊಲು ಮೈದೋಜ್‌ದವು ಹಿದುರು: ರೆಕ್ಕಿಗಳು 
(ಕುಪ್ಮಾರ್ರೀ- ೦೬-೦೨): ೩. ವಿವೇಕಶೂನ್ಯತೆ ; ತಿಳಿವಳಿಕೆಯಿಲ್ಲದಿರು 
ವುದು; ಅಜ್ಞಾನ: ತೆಅನನಜೌದು ಮಅವೆಯ ಕಳೆದು ಮಾತಿನಂತೆ 
ನೀತಿಯುಳ್ಳೊಡೆ ಅವರನಜಾತರೆಂಬೆ (ರೀರಾನ ೨೨-೩೪) ; ಸುಜ್ಞಾನಪ್ರಭಿ 
ಯಟಾದುಪಮಿಸಲಳವಡದ ಮಜವೆಯಪ್ಪಿದುದಾಗಳ" (ಉತ್ಕರಿ- ೩-೩)- ೪. 
ಭ್ರಾಂತಿ ; ಭ್ರಮೆ : ಕಂಡೆನೆಂಬುದು ಕಂಗೆ ಮವೆ ಕಾಣೆನೆಂಬುದು ಮನದ 
ಮಲಿವೆ ಕೂಡಿದೆನೆಂಬುದು ಅಜುವಿನ ಮುಜಿವೆ (ಅವಕ. 300-೪3); ನೀವು 
ನಿಮ್ಮ ಕರುಣದಿಂದೆ ಎನ್ನ ಒಡಲ ಮಜವೆಯ ಒಡೆದು... ಸತ್ತ್ವ ರಜ 
ತಮದ ಪರದಯ ಹಜಾಯಲೊಡನೆ ನಿಮ್ಮ ನಿತ್ಯದ ನಿಲವ ಕಂಡೆನಯ್ಯ 
(800ರ. 9-3)... ೫. ಜಡತೆ; ಆಲಸ್ಯ: ಮನದ ಮಜವೆಯ 
ರೊಮ್ಮಿನಲಿ ಕಪಿ ತನುವ ಸಂತೈಸುವ ರಟ ಕ್ರಮದನಿತಜಕೊಳ್‌ ನೂಕಿದನು 
ತುರಗದ ತರಣಿವಂಶಜನೆ, (860: ೩-೩೦-೩೦). ೬: ಪ್ರಜ್ಞಾಹೀನ 
ಸ್ಲಿತಿ; ಮೂರ್ಛೆ : ಹಸಿಆರಿಸಿನದ ರಸದಲ್ಲಿ ಬಿಳಿಯ ಗಣಜಿಲೆಯ ತೇದು 
ಜೇನುತುಪ್ಪದಲ್ಲಿ ನಸ್ಕಂಗೈಯಲು ಮಜವೆ ಮಾಣ್ಗುಂ (ಕ್ಕೊ, 69) ; 
ಸನ್ನಿಪಾತವಾಗಿ : ನೇಡಿಯಿಬ್ಲದೆ ಮವೆಯಾಗಿದ್ದವರಿಗೆ ಕಾಲ ಹಿಮ್ಮಡಿ 
ಯಲ್ಲಿಯೂ ಲಲಾಟದಲ್ಲಿಯೂ ರಕ್ಷೆಯ ಹಾಕಲು ಮಲವೆ ತಿಳಿದು 
(ಕರತ 1- ೬೩). ೭. (ಕಣ್ಣು ಕಾಣಿಸದಂತೆ ತೆರೆಯು ಬರುವ) 
ಒಂದು ಬಗೆಯ ಕಣ್ಣಿನ ರೋಗ : ದುರ್ಮಾಂಸದೊ;ಷವೊ ನೀಲಿ 
ಗಣ್ಣೋ ಮಜವೆಯೋ (ಐ. ಮಾಜವೆಯೊ) ಕಣ್ಮ್ಕುಟಿಲವೋ ಅರಿಯೋ 


(04. ೦೪-೬). ಲೆ. [ಕಾಮಶಾ] ದಶಾವಸ್ಥೆಗಳಲ್ಲಿ ಒಂಬತ್ತನೆ 
ಯಂದು ; ಮೂರ್ಛೆ: ತಜ್‌ಸಂದು ಮಜಿದೆಯಿಂದಂ ಕಿಜ್‌ದಾನುಂ 


ಪೊಟ್ಟುಮಲ್ಲಿ ದೇವಿಯರಿಂತೆಬ್ಬಳನೆಯ್ದದಿರೆಯುಂ (ಕುಸುಮಾ. ೦೬-೫೭) ; 
ನೆ! ನೋಟ ಚಿಂತೆ ಸಂಕಲ್ಪ ಜಾಗರ ಕೃಶ ಅರಶಿ ಲಜ್ವಾ ಹೀನೋನ್ಮಾದ 
ಮವೆಯನಿತು ಒಂಬತ್ತವಸ್ಥೆಗಳೆಯ್ದಲು (ಕನಸ. 0೨-೪೪). ಮರವೆ: 
೧. ಈ ವಯಸ್ಸಿಗೇ ಈ ಮರವೆಯಾದರೆ ಎಂಭತ್ತು ವರ್ಷ ಆದ್ಮೇಲೆ 
ಹೇಗೆ ಇರ್ತೀಯೊ 2 (ಕೂಟ. €) ; ನೋಡು ಕಂಡಕ್ಟರು ಕೊಡುವನು 
ಚಿಲ್ಲರೆ ತೆಗೆದುಕೊ ಮುಸುಕಿತೆ ಮರವೆ (26೫೫. ೦0-68): ೨. ಮಾತಿನಲಿ 


ಮರವೆಯಲಿ. , . ಅತಿಶಮು ಮೂರ್ತಿಯನು ನೆನದು (ಶ್ಯಾತಸಿಂ. ೧೬-೩೦). 


೩. ಗುರುಕಟಾಕ್ಷೇಕ್ಷಣದಿ ಮುನ್ನಿನ ಮರವೆಯೆಲ್ಲವು ಸರಿಯಲು 
(ಗಗತಾ- ೨-೨೩)... ೪. ಉಗ್ರಮರವೆಯ ತೊಲಗಿಸಲು ನೃಪವಿಗ್ರಹವ 


ನಲುಗೆದ್ದು ಸಚಿವರೊಳೆಗ್ರಸುಮತಿಯ ಕರಸೆ (ಅಕ್ಕಿಫು- ೩-೦೪). 
ಮರವೆಸುತಿಲಕ ಎ ಮತ್ತೊಬ್ಬರ ಕಣ್ಣಿಗೆ ಬೀಳದಂತೆ. ಅದೃಶ್ಯ 
ವಾಗಿರುವಂತೆ ಮಾಡುವ ಅಂಜನದ ತಿಲಕ : ಮೂಲೊ:;ಕದವರುಗಳ 
ಮರವೆಯ 
ಗಮನದಿಂ ( ನನರೋ. ೨೬-೦೪): 
ವನ್ನುಂಟುಮಾಡುವ ಮದ್ದು; ಅರಿವಳಿಕೆಯ 
ಬಹ ಪರಿಯಂತರ ಪುರುಷ ಮಾತಾಡದೇ 3 
ಯಾಷಧಿಗಳನು ನಿದ್ರಾನರದಲಿಹ ಕಾಡುಗಳ ಬಲಿದಚ್ಚರಿಯ ಜಾರೆಯ 
ರೈದಿದರು ಸಂಜೇತದೆಡೆಗಳಿಗೆ (ಗಯ. 5-೪)... ಮಜವೆಯೌಪಧ ಎ. 
ಮರವೆಯಕೌಷಧಿ : **ಕಿಸುರ್ವೇರೆನೆ ಮುಜವೆಯಾಷಧಂ'' (ತತ. 00೪)- 


[ಇಮಣಕ್ಕಿ 4 ಎವೆ] 


ತಿಲಕವಿಟ್ಟು ಫಣೆಯೊಳು ಗಗನಪಥಮಡರ್ದು ನೆಗಮ ಮನೋ 
ಮರವೆಯೌಪಧಿ ಎ 


ಔಷಧಿ 


ಮೈಮರೆ 


ಶಮೆ. 
ತಾವು 
ಳ ಮರವೆ 


ಮಜಿವೆಗೊಳಿಸು (ಕ್ರಿ).ಎಚ್ಚರ ತಪ್ಪುವಂತೆ ಮಾಡು; ಮೂರ್ಭೆಗೊಳಿಸು: 


35 


25 


"|ಮಣಸುಂದ್ಗು; 


ಮಅಹು 
ಮಜಿಹುಗೊಳ್‌ (ಕ್ರಿ). ಅಜ್ಞಾನದಿಂದ ಕೂಡಿರು ; ಭ್ರಾಂತಿಯನ್ನು 


ಮಜಹುಗೊರ್ಳ 


ಮಜವೆಗೊಳಿಸಿ ತನಗೆ 


ಮಜಿಸನ? (ನಾ). (?) : ಪೊಜಗಣ 

5| ಕೆಲಸಂಗಳೆಲ್ಲಮಂ ದೇವಿಯ ದುಂ ಬಿಡದು" 

ದಿಂಗಳ್‌ ದೇವಕಾಂತೆಯರ್‌ ನಡೆಯಿಸಿದರ್‌ (ಇಂತ್ರಫು- 00-ಊಟಿ-[?] 
ಮಜಿಸ್ತು 'ಮಜ್‌್‌ಯಿಸು' ನೋ. 

ಮಜಿಸ್ಸು. ಮರಸ್ಕು (ನಾ). ೧. ವಂಚನೆ: ಮೋಸ ; ನಿದ್ರೆಯನುಳಿದು 

ಬೆದಜ್‌ ಬೇಗದೊಳು ತನ್ನರ್ಧಶಯ್ಯೆಯೊಳೊಜಗಿರ್ದ ಮುಗ್ಧೆಯಂಜುದ 

10] ದು ಮಖಸಿನಿಂದವಳಿಲೊ ಪೊರ್ದದಿರಾರು ನೀನೆನಲು (8೬5: 6-0): 

ಮರಸ್ಕು : ೨. ಪ್ರಾಣಿಗಳನ್ನು ಹಿಡಿಯಲು ಮರೆಯಲ್ಲಿ ಅಡಗಿ 


ಕೊಂಡು ಮಾಡುವ ಬೇಟೆ ; ಮರಸುಬೇಟೆ: ಅವತ್ತು ಮರಿಗೆ 
ಕೂತಿದ್ದೆ ಟಕ: ಇ). ೩. ಬೇಟೆಯಲ್ಲಿ ಪ್ರಾಣಿಗಳನ್ನು ಹಿಡಿಯಲು 
ಹೊಂಚುಹಾಕಿ ಕುಳಿತುಕೊಳ್ಳುವುದಕ್ಕಾಗಿ ಕಟ್ಟಿರುವ ಮರೆ, 
ರಕ್ಷಣೆಯ ಸ್ಥಳ : 'ಮರಸುಕಟ್ಟು' ಪರಾ. [ಮಜಕ್ಕಿ 4 -ಸ್ಕು] 
ಸೊಂದು (ಶಿ) ಮೈಮರೆತು ಮಲಗು: ಮುಗು 
ಕೊಳ್‌ ದುಜಿಸುಂದಿದ ತುಂಬಿ ಪಾಜ್‌ ಕೋಕನದಕುಲಂಗಳುಳ್ಳಲರ್ದು 
ಮೆಂಬಿನಮಂದೊಗೆದಂ ದಿವಾ6ರಂ (ತಣ. ೩-69); ಮಲುವಾತುಗುಡದೆ 
ರವಿಸುತ ಮಜಸುಂ[ಉ೫೦. ವಿಂ)ದಿರ್ದಪೆಯೊ ಮೇಣ್ಬಟಲ್ಲಿರ್ದಪೆಯೊ 
(ಗಣಯ, 3-೦3); ನೆಜ್‌ಗೊಂಡು ತೊನೆದ ಸರಲಿಂ ನೆಅಲ್ಲು ರಥದೊಳಗೆ 
ಬಿಟ್ಟು ಚಕ್ರಧರಂ ಮೆಯ್ಮಣದು ಓಹಾಂತರದೊಳ್‌ ಮಿಗೆ ಮಳಸುಂ 
[ಶಾಕಾಂ. ಸೊಂ]ದಿಡದ ಪುಲಿಯನಾಗಳಿನಿಸಂ ಪೋಲ್ತಂ (ಉಾವ್ಮಾನ್‌ 160), 
ಮಜಸೊಂದು : ಮೆಲ್ಲಗೆ ಮಜಸೊಂದಿದಂದದೊಳೆ ಜೋಲ್ಡ ನಿಜೇಶನನಾ 
ಲತಾಂಗಿ ತೊಟ್ಟಿಗೆ ಕೊಳೆ ನೋಡಿ ಕೆಟ್ಟೆನಿನಿಯಂ ಮಜಸೊಂದಿದನೋ 
ಬಟಲ್ಧನೋ ಎಂದು. . . ಪಳಯಿಸುವ ಮಾದ್ರಿಯ ಸರಮಂ ಕುಂತಿ 
ಕೇಳ್ದು (ಶಃಕರಾ- ೨-0); ಪೊಜವೊಟಲ ಮರದ ಕೆಟಗೆ ಮಜಸೊಂದಿದ 
ಭೀಮನನಡಸಿ ಪಿ೩ದು , , . ಮಹಾಗ್ರಾವಮನುಅದಡಸಿ ಕಟ್ಟಿ ಕೊರಲೊಳ್‌ 
ಗಂಗಾದೇವಿಯ ಮಡುವಿನೊಳಟ್ನಿದಂ" [CN 
[ವ ಮಟ 4 ಸುಂದ್ಭು) 


ಮಣಸುಂದ್ಕು (ನಾ). (ವಂಚನೆಯ) ಕೂಟ,-ಸಂಭೋಗ : ಮಣ 


ಸುಂದು ಸೂಲಸುಂದೆನೆ 


ಪಿಜುತಿನಿಯೆನೆ ಪೂಜ್‌ಯೆನೆ ಪದಾಂತರದಿಂದಂ 
ನಿಲೆ ದುಷ್ಟ )ತೀತಿಯನಜ»ಪುವ ಪೆಜಪೆಜವುಮಿನ್ನವೇ ಗ್ರಾಮ್ಮಂಗಳ್‌ 
(ಕಾವ್ಮಾರ- ೪೬): [ವಮಲಸ್ಥಿ 4 ಸುಂದ್ಯು) 


ಮಜಸುಹ (ನಂ). ಮರೆಮಾಡುವುದು; ಮುಚ್ಚಿಡುವುದು: '"'ಅಪ 


ಹ್ಲವಃ, ಅಪಲಾಪಃ, ಅಪಜ್ಞಾನೆಂ, ಅಪವ್ಯಯ: ಈ ೪ ಮಜಸುಹ" 
(ತರಾಯು. ೨೦-೪) (ನುಲಿ, (<ಮಲಕಿಯಿಸು)_. ಹೈ (ಆ. -ಷ್ಟ)) 


ಮಜಸೊಂದು "ಮಜಿಸುಂದ್ದು' ನೋ. 

ಮಿಕ್ಕು “ಮಲಿಪಿಕ್ಕು' ನೋ. 

ಮಜಹಿಡು `ಮಜಿಪಿಡು' ನೋ. 

ಮಜಹಿಸು (ಕ್ರಿ). ಮರೆಮಾಚು; ಅಡಗಿಸು: ಭಾವದನು ಮಜಹಿಸಲು 


ಬಹುಸಂಭಾವನೆಯಲನ್ನವ ಕೊಡಲು ಬಳಿಕಾವ ಸುಖಗಳನಿತ್ತವು (ಏಾಗ- 
[ಮಜಿಹು (ಆ ಮಜಪ್ರು) _. -ಇಸ್ಕು] 
ನೋ. 


0೦-೦೭-೩೨): 
*ಮುಿಪ್ಪ 


ಮಜಿಪ್ಯು' 


ಹೊಂದಿರು : ತೆಅಹುಗಾಣದಆುಹುಗುದಿ ಮಜಹುಗೊಂಡೆನೆನ್ನ ಗುರುವೆ 
(೬0ರ. ಹ. 300-0೨): [ಮಜಹು («ಎ ಮಜಪ್ರು) 2. ಕೊಳ್‌] 


ಮಣಹೊಂದು 


ಮಟಹೊಂದು (ಕ್ರಿ). ಮೂರ್ಛೆಹೊಂದು ; ಪ್ರಜ್ಞೆ ತಪ್ಪ: ಅಂದು 
ಕಾಮೋದ್ರೇಕದಿಂ ಮಜಹೊಂದಿ ತನ್ನುವನೆಆಸಯದಿಪ್ಪರವಿಂದಗರ್ಭನ 
ಮಸ್ತಕವನುದ್ದಂಡಚುಪದಲಿ ಸಂಧಿಸಿದ ಸರಳಿಂ ಪಟ್‌ಯಲೆಸ ಬಂದ 
ಶಬರೇಶ್ವ ರನೊ. (ಸ್ಸ. ೪-೩). [ಮಲಹು (< ಮಜಪ್ಪೆ) 4 ಒಂದ್ಮು] 
ಮಜ, ಮರಿ (ನಾ). ೧- (ಪ್ರಾಣಿ, ಪಕ್ಷಿ ಮುಂತಾದುವುಗಳಲ್ಲಿ) ಎಳೆ 
ಯದು; ಪಿಳ್ಳೆ ; ಶಾಬ : “ಶಿಶು ಶಾಬಂ ಪೋತಂ 
ಕೆಶೋರಕಂ” (೪ತ್ತುಕೋ. 6೬-೨೫) ; ಸೋಮದತ್ತೆಯೆಂಬೊರ್ಳ 
ಪೆಣ್ಣರಿಯಾಗಿ ಪುಟ್ಟಿ ತನ್ನ ನಾಲ್ಯುಮಹಾಗಳ್ವೆರಸಾಹಾರಮನಜಿಸಿ 
ತೊಟಖುತ್ತೆಂ ಬರ್ಪುದನ್ನೆಗಂ (ನತ್ನಾರಾ- ೨-೩) ; ಸುರಭಿಗಳ ತೊರೆದ 
ಮೊಲೆಗಳನುಣ್ಬ ವಜ ಮಣಗಳೆಂ ಪೋಗೆ ನೂಂಕಿ ಕೂಂಕಿ ಮೊಲೆಗಳನುಣ್ಬ 
ಕಿಶೋರಕೇಸರಿಗಳುಮಂ.. ನೋಡಿ (ಕಾಕರ: 0-008 5) ; ಕಾಗೆಯ 
ಮಜಾಯೆಂದಲ್‌ಯದೆ ಕೋಗಿಲೆ ಕೈಗೊಂಡು ಕೂರ್ಮೆಯಿಂ ನಡಪಿದೊಡಂ 
ಕಾಗಾಯೆಂದುದು (ರರ್ಶಾತ್ಮು- ೨-೦೦೪). ೨. ಎಳೆಯ ಮಗು ; ಕೂಸು ; 
ಶಿಶು: ಮಕ್ಕಳ ಮಜಾಗಳ ಸುಖದುಃಖಕ್ಕಾದಂ ಮಜುಗಲಾಗದಂತ 
ವರ್ಗಅದಿಂದಕ್ಕೂಂ ಸೌಖ್ಯಂ ಪಾಪದಿನಕ್ಕುಂ ದು;ಖಂ (ನುತ. ೩-೦೬೩) ; 
ಮಜುಗದಿರಿ ಪಾಂಚಾಲರಾಯನ ಮತತಗಳಿರೆ ಭೀಮಂಗೆ ತಪ್ಪೇನುಜುವ 
ದೊರೆ ಸೊಪ್ಪಾಗದಂತಿರೆ ನೀವು! ಕಾದುವರೆ (ಕುಪ್ಮಾಕೆ.೦೦-೨೦)- 
೩. ಹಾವು; ಸರ್ಪ: ಕೂಟಂ ಪತ್ತೆಸಾರ್ದು: ಕೊಡನ ಮಜಯ 
ಪೆಡೆಯಂ ತುಡುಕುವೆಗ್ಗನಂತಿರೆ ಸತಿಯ ನಿಡುಜಡೆಯಂ ಪಿಡಿದೀಟ್ಟುಯ್ಕುತ್ತು 
ಮಿರ್ದಂ (ಕಾತುಕ್ಕ- ೬9-3೬). "ಪೆರ್ಮಲಟ್‌' ಪರಾ. ೪, (ಬಲಿ 
ಕೊಡುವ) ಟಗರು, ಆಡು, ಕುರಿ ಇತ್ಯಾದಿ : ಕುಲ್‌ ಬೇಡ ಮ 
ಬೇಡ ಬಲ್‌ಯ ಪತ್ರೆಯ ತಂದು ಮಜ್‌ಯದೆ ಪೂಜಿಸು ನಮ್ಮ ಕೂಡಲ 
ಸಂಗಮದೇವನೆ (5. ೫೬೦). ೫. ಚಿಕ್ಕದು; ಸಣ್ಣದು: "ಮಲ 
ಮುಗಿಲ್‌' ಪರಾ. ಮರಿ: ೧. ಹೆಣ್ಣುಸಿಂಹವು ಗಬ್ಬಾಗಿ ಐದು 
ತಿಂಗಳಿಗೆ ಈಯುವುದು. ಸರ್ಶಿಷೆ ಮೂರು ನಾಲ್ಕು ಮರಿಗಳು ಆಗುವವು. 
(ಹಸಯ: 3-20) ; ಬೆಕ್ಕಿನ ಮರಿ ಚೆಂಗನೆ ನೆಗೆಯುತ್ತಿ ತತ್ತ (ಉ೫- ತಿ). 
೨. ಇದಾವುದೂ ನಿನಗೆ ಕೊಡಾಕಿಲ್ಲ ಮರೀ (ಕರಂ. ou). ೩. 
ಏಗಾಲಮಿಂತು ಮೆಟಣ್‌ಸಿ ನೀ ಮುದಿಯ ಮರಿಯಂತೆ ಕಾವೆಪಳನಪಸಿನೀ 
ನಿಧಿಯ? (೧೫89-೨೩-೦೦). ೪, ಒಮ್ಮೊಮ್ಮೆ ಗೌಡರು ತಂಗಳು 
ಹಬ್ಬದ ದಿನವೂ ಮರಿ ಹೊಡೆಸುವುದುಂಟು (ಕನ್ನೂಕು- ೬6): ಓ. ಎಳೆಯ 
ವಯಸ್ಸು ; ಚಿಕ್ಕಂದು; ಎಳಮೆ : ಇವನ ` ಚೆಲುವಿನ. ಪುಂಜ 
ಹೋಯ್ತೆ ಮರಿಯಲ್ಲೆ ! (ಕಥಿ. 93-6)- ೭. [ವೀಶೈ] ಮಠದ 
ಉತ್ಪರಾಧಿಕಾಲಯಾಗುವ ಶಿಷ್ಯ ; ತಮ್ಮ ಕಡಿ ಕಂಟ್ಲಿಬಸವಲಿಂಗೈಯ 
ಸಹಾ ಎರಡು ಜನ ಮರಿಗಳ ಕಳುಹಿಸಿ ಇದ್ದರು. (ಕೇದ್ರ. ೨೦); ಮಠದ 
ಮರಿ ಹರಿಣಶಿಶುವಿಗೆ ಧಾನ್ಯ ತಿನಿಸುತ್ತಿರುವುದನ್ನು ನೋಡುತ್ತ ಕುಳಿ 
ತಿದ್ದರು (೧೫: 12: ೪೪). 
ಮರಿಹಬ್ಬ ಎ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಗ್ರಾಮದೇವತೆಯ 
ಜಾತ್ರೆಮಾಡಿ ಕುರಿ, ಮೇಕೆ ಮುಂತಾದ ಪ್ರಾಣಿಗಳನ್ನು ಬಲಿಕೊಟ್ಟು 
ಮಾಡುವ ಹಬ್ಬ ; ಗೌಡರುಗಳೆಲ್ಲಾ ಮರೀಹಬ್ಬಕ್ಕೆ ಬೇಕಾಗುವ ಮರಿ 
ಗಳನ್ನು ಅಂದರೆ ಟಗರು ಮತ್ತು ಹೋತೆಗಳನ್ನು ತರುತ್ತಾರೆ (ನಮ್ಮೂರು. ೪೪). 
ಮರಹಾಕು - ೧. (ಪ್ರಾಣಿಗಳು) ಮರಿಯನ್ನು ಪ್ರಸವಿಸು ; 
ಈಯು : ಬರಹದಲ್ಲಿದ್ದ ಕರಿ ಮರಿಹಾಕೀತೇ 9 (ಕಾರೆ) ; ನಮ್ಮ 
ಮನೆಯಲ್ಲಿ ಬೆಕ್ಕು ಮರಿಹಾಕಿದೆ (ಹೂ). ೨. (ಆಲಂ) ಮರುಕಳಿಸು ; 
ಮತ್ತೆಬರೆ ; ಅನಂತರ ತಿರುಗಿ ಹುಳಿತೇಗು ಮರಿಷಾಕುತ್ತದೆ. 
(ಹೋರ. ೦೦6)- [ದೇ.॥ ತಮಿ. ಮಲ. ಮಜ ತುಳು. ತೊಡದ. 
ಮರಿ; ತೆಲು. ಮಿಕ ; ಕೋತ. ಮಯ್ರ] 


ಮಂಜ 


40 


0 ಮೆಯಾಚಿಗೂಡಲೂರ್‌ 


ಮಲ್‌ದಿಂಗಳ್‌ (ನಾ). ಎಳೆವೆರೆ ; ಬಾಲಚಂದ್ರ :. ಮಜ್‌ದಿಂಗಳನು 

ಮುಡಿದನೆಲ್ಲಿರ್ದಪನೊ . . . ಕಂಡಿರೇಸಯ್ಯ (ಗಿದ್ದರಾ, ೨-೬3). 
ಮಟ್‌ದಿಂಗಳೆ ಹಚ್ಚಿಂ ಎ ಎಳೆಯ ಚಂದ ನನ್ನು ಆಭರಣದಂತೆ 
ಧರಿಸಿದವನು ; ಚಂದ್ರಶೇಖರ; ಶಿವ ಕುಳಿರ್ವೆಟ್ಟುಮಗಳುವೆರಸೆಳಸುವ 
'ಮಜ್‌ದಿಂಗಳ ಹಚ್ಚಂ ಹೆಮ್ಮೆಯ ಸಮ್ಮಂಗುಡುಗೆಮಗೆ (ಉತ್ಕರೇ, ೬-0): 
[ಮಟ __ ತಿಂಗಂಳ] 

ಮಣ*ದುಂಬಿ, ಮರಿದುಂಬಿ (ನಾ). ಎಳೆಯ ತುಂಬಿ; ದುಂಬಿಮರಿ : 
ಬಿರಯಿಗೆ ಮೊರೆವಂತೆ- ಮೊರೆವ ಮಣದುಂಬಿ , . . ಸೊಗಯಿಸುಗುಂ 
(60ತ್ರ- &-000) ; ಮಜ್‌ದುಂಬಿಯಾಗಿ ಮೇಣ್‌ ಕೋಗಿಲೆಯಾಗಿ ಪುಟ್ಟು 
ವುದು ನಂಡನದೊಳ್‌, ಪನವಾಸಿದೇಶದೊಳ್‌ (ಕಂಕಣ. 9೨) ; ಇಬ್ಬರತಿ 
ಗಳಗಳನೆ ನವವನಾಂತರದ ಕೊಳನೊಳಗೆ ಮಜದುಂಬಿಯುಂ ಸಣ್ಣನನೆಯುಂ 
ಬೆಳೆವವೋಲ? ಬೆಳೆದರು (ಸಕ್ಕ. 0-೩೨). ಮರಿದುಂಬಿ ; ಉಳ್ಳಲರ ಜೇನ್‌ 
ಗುಡಿದು ಮರಿದುಂಬಿ ಕೂಗಿ (ಕುಫ್ರ. ೪-0). [ಮಜಾ ತುಂಬಿ] 

ಮಣಸಪನ್ನಾಯ (ನಂ)- ಚೆಗುರುವೀಳೆಯದೆಲೆಯ ಮೇಲೆ ಹಾಕುತ್ತಿದ್ದ 
ಒಂದು ಬಗೆಯ ತೆರಿಗೆ: ಮೆಳಸು ಹೇಜಸಿಂಗೆ ಬಳ್ಳ ೧ ಹಸುಬೆಗೆ ಮಾನ 
೧ ಮಖ್‌ಪನ್ನಾಯದಲ್ಲಿ ಎಲೆಯ 2. ೫ x (eu 

[ಮಣ 4 ಪನ್ನಾಯ] 

ಮಟೀಮಗ, ಮರಿನುಗ (ನಾ). ಮೊಮ್ಮಗನ ಅಥವಾ ಮೊಮ್ಮಗಳ 
ಮಗ ಏನೆಲವೊ ನಿನಗಿಧಿತುು ಹೊಗಳುವಡೇನಹನೊ ನೀನಾ ನರೇಂದ್ರನ 
ಸೂನುವೋ ಮೊಮ್ಮಗನೊ ಮಣಮಗನೋ (ತೊರಣ. ೬-೨-೬೪). 
ಮರಿಮಗ ; ಸಿಂಹಪೋತನು ತನ್ನ ಮರಿಮಗನೊಡನೆ ಉದಿರುವುದು 
ಅಸಂಭವ (ಕರುಣ. ೦೨೨): 

ಮರಿಮಕ್ಕಳು - ಮೊಮ್ಮಗನ ಅಥವಾ ಮೊಮ್ಮಗಳ ಮಕ್ಕಳು ; 

ತನ್ನೆ ಮರಿಮಕ್ಕಳು ದಾರಿಪಾಲಾಗಬಾರದೆಂಬ ವಿಚಾರ ಮನೆತನದೆ ಆಸ್ತಿ 
ವಾರವನ್ನು ಬಲಪಡಿಸಿತು (೫೪: 8)... [ಮಣು ತ ಮಗ] 

ಮಣಃಮಿನ್‌, ಮರಿಮಾನು, ಮಟೌಮಾನು (ಬಾ). ಎಳೆಯ ಮಾನು; 
ಮಿನಿನ ಮರಿ: “ಕ್ಷುದ್ರಾಂಡಮೆನೆ ಮಲಾಮಾನೆ ಮೊತ್ತಕ್ಕೆ ನಾದಂ ” 
(ಅಂಗಣ. ೦೨೦-೬); ಕಂಗಳು ಹೊಳೆಯೆ ಮಜ್‌ಮಾನೆಂದು ಹೆಕ್ಕಳಿಸಿದರು 
ಹಿಡುಹಿನಲಿ . . - ತುಂಬಿಗಳೊದು ಕುರುಳೆಂಗಳುಕಿ ಕೈಗಳ ತೆಜ್‌ದರತಿ 
ಮುಗುದೆಯರು ಖಿಚರಿಯರು (ಕುಷ್ಕಾಲ. ೦೦-೨೮); ಪೆಚ್ಚಿದಿಂಗೂಲೂರ್ಮಿ 
ಮಾಲೆ ಮಾಲೆಗಳಿಡೆಯೊಳುಚ್ಚಳಿಸಿ ಹೊಳೆಹೊಳಿವ ಮಜಿ'ಬಿನನ್ನಳೆನೆ . ... 
ಎಳವೆಂಗಳ ಕಟಾಕ್ಷದ ಮರೀಚೆಗಳ್‌ ಸೊಗಯಿಃ ದವು (ಕೃಜಲ. ೬-೦೦), 
ಮರಿಮಾನು: ಹೊಳೆಯಲ್ಗಿರುವ ಮರಿಮಾನುಗಳು ಬಿಸಿಲಿನಲ್ಲಿ ಹೊಳೆ. 
ಯುತ್ತಿವೆ (ಊರ). ಮಟಿಮಾನು : ಅಗಿದು ಹೊಳೆವಕ್ಷಿಗಳ ಮಟ 
ಮಾನುಗಳ ವಿಕಸಿತವದನಕಂಜಾಳಿಗಳೆ . . , ಕಾಂತಾಸರಸಿ ರಂಜಿಸಿತು 
(ತೊರ. ೦-೦೫-೬) ; ಎಳೆವೆಣ್ಣುಗಳ ಸೋಗೆಗಣ್ಮ ಮಾನು ಸುಂದಾಡುವ 
ಜನಸಾಗರದೊಳಗೊಪ್ಪುತಿಹುವು (ಕಂನಂ. ೭-೪). [ಮಣ 4+ ಮಾನ್‌] 

ಮಟಾಮಾನು * ಮಲಾಮಾನ್‌' ನೋ. 

ಮರಮುಗಿಲ್‌ (ನಾ). ಮೋಡದ ತುಣುಕು : ಸಣ್ಣಮೋಡ ; ಬಂದ 
ಳೂರ್ವಶಿ ಬಳ್ಳಿಮಿಂಚಿನ ಮಂದಿಯಲಿ ಮುರಿದಿಳಿವ ಮಜ್‌ಮುಗಿಲಂದದಲಿ 
(ಕುವಅ: 6-08) ; ಮಂಡಳಿಸಿ ಮಟೀಮಂಗಿಲಂತೆ ಪಾರ್ವ ಮದಮಧುಕರ 
ಪ್ರಕರದಿಂದಂ . . . ಸರ್ವಪರ್ವತಸಾರ್ವಭೌಮನಖರ್ವ ಸಂಪದಂ ಮಿಗೆ 
ಮೆಂಕಿವುತಿರ್ದುದು (6484. ೧-0೩೫ ನ): [ಮಣ 4 ಮುಗಿಲ] 

ಮಜಯಾಚಿಗೂಡಲೂರ್‌ (ನಾ). ಒಂದು ಸ್ಥಳದ ಹೆಸರು: ಎಳ 
ಜ್ಯೂಡಲೂರ್ಮ್ಮೌಯಾಚಿಗೂಡಲೂರ್ಪ್ಪಜುವಿ ಶ್ರೀಪುರಮಿತಿ ಚಿತುರ್ಹು 
ಗ್ರಾಮೇಷು (ಎಕ. ಸ, ಗೋ. 1೬-೪೬ ; 762). [?13 ಊಂ] 


ines)» 


ಮಜಯಾನ್ಮೆ 


ಮಲಃಯಾನೈ, ಮರಿಯಾನೆ (ನಾ). ೧. ಆನೆಯ ಮರಿ: “ಕಳಳ, 
ಕರಿಶಾಬಃ ಈ ೨ ಮಟ್‌ಯೊನೆ” (ಇ50- 8) ; ಮಜಸಿಯಾನೆಗಳಿಂ 
ಪರಿಭವಮನದರ್ಕೆ ಕಂಡು (ನಶ್ಮಾರಾ- ೬೭-96) ; ಮೆಲಿಕಿವ ಗಜಹಯಶಾಲೆ 
ಯಲಿ... ಮುಲಿಗುದುರೆ ಮಜಃಯಾನೆ ತೆಗೆಡವು ಲಕೈಸೆಂಖ್ಯೆಯಲಿ 
(ಈಗ. ೨-0೬). ೨. ಮಕ್ಕಳನ್ನು ಮುದ್ದಿನಿಂದ ಕರೆಯುವಾಗ 
ಬಳಸುವ ಮಾತು : ಕಂಡ ನೀನೆಚ್ಶುತಪರಾಯಣಂ . , . ಮೋಸದಿಂದ 
೪ವುದುಚಿತವೆ. ಮದನ ತನ್ನ ಮಜಯಾನೆ ಹಾಯೆಂದೊಬಿಲ್ಲನು (ತೈಮಿಭಾ, 
80-೬೦)... "ಅರಗಿಳಿ' ಹೋ. ಮರಿಯಾನೆ; ೧. ಈ ಸಾರಿಯ 
ದಸರುಮೆರವಣಿಗೆಯಲ್ಲಿ ನಾಲ್ಕುಮರಿಯಾನೆಗಳೂ ಇದ್ದುವು (ಕೊಂ): 

[ಮಣು 4 ಆನೆ] 

ಮಠಂಯಾನೆ, (ನಾ). ಒಂದು ಬಗೆಯ ಸಸ್ಯ : “ವ್ಯಾಫ್ರನಖಃ - ಮಲ್‌ 
ಯಾನೆ” (೬4. ೦೫೨)- [?] 

ಮಅಂವಕ್ಕಿ. ಮರಿಹಕ್ಕಿ, ಮಲಸಕ್ಕಿ (ನಾ). ಹಕ್ಕಿಯ ಮರಿ ಎಳೆಯ. 
ಪಕ್ಷಿ: ಕಡುವಿಸಿಲ ಮಜ್‌ವಕ್ಕಿಯಂತೆ ಗಂಟಲ್‌ ಮಿಡುಕಿ (8ಬಿ. ೦-೪೩)- 
ಮರಿಹಕ್ಕಿ : ಮರಿಹಕ್ಕಿ ಹಾರಲು ಪ್ರಯತ್ನಿಸುತ್ತಿದೆ (ಕೂ). ಮಣ 
ಹಕ್ಕಿ : “ಕಿಶೋರಕಃ - ಮಖಹಕ್ಕಿ” (೬೩0. ೩). [ಮಣ್‌ 4. ಪಕ್ಕಿ] 

ಮಣವಾಲು (ನಾ)- ಎಮ್ಮೆ, ಹಸು ಮುಂತಾದ ಪ್ರಾಣಿಗಳು ಕರು 
ಹಾಕಿದ ಸುಮಾರು ಮೂರುದಿವಸಗಳವರೆಗೆ ಕೊಡುವ ಹಾಲು; 
ಗಿಣ್ಣುಹಾಲು : ಮದೆಗಜದ ಹೃದಯದಲ್ಲಿ ಮಜಃವಾಲಿಪ್ಪುದ ಕಂಡೆ 
ನಮ್ಮ ಹುಲ್ಲೆ ಅಜಿಯದೆ ಹುಲಿಯ ಬಾಯ ತುತ್ತಾಯಿತ್ತಲ್ಲಾ ಬಲ್ಲವರ 
ಕಡೆಯಿಂದ ಭಾಸ್ಕೆರನು ಉದಯಿಸಲು ಹುಲಿ ಬಿಟ್ಟು ಹುಲ್ಲೆ ಮಜ:ವಾಲ 
ನುಂಡು ಮರಣವನು. ಅಳಯಿತ್ತ. ಲ್ಲಾ (ಸಿದ್ದೇವ- ೦೬೦-೪೪9) 
[ಮಹ“ 4 `ಪಾಲ್ಮು ( ಎ ಪಾಲ್ಸ್‌). / ತೆಲು. ಮುರ್ರುಬಾಲು ] 

ಮಟೀವಾವು (ನಾ): ಹಾವಿನ ಮರಿ; ಎಳೆನಾಗರ ; ಮಿಡಿನಾಗರ : 
ಏಡೆಯ ಸರಪಣಿ ತೋಳಬಂದಿಗೆ ಪೆಡೆವಣಿಯ ಮಜಂವಾವುಗಳನಳೆವಡಿಸಿ 
ದನು (ಕಕ್ಮಾಕ: ೩-೦೨) ನ ಪೊಳೆಪ ಮಅವಾವಿನಿಂ ಕೆಂಜಡೆಗಳಂ ಬಿಗಿದು 
(ಕಂಪು- 30-೪೭): [ಮಜ್‌ 4 ಪಾವ್ವ] 

ಮಲ್‌ವುಲ್ಲೆ, ಮಜ್‌ಹುಲ್ಲಿ (ನಾ). ಜಿಂಕೆಯ ಮೆರಿ: ತರಳಿಕೆಯೆಂಬ 
ನಮ್ಮ ಮಜ್‌ವೆಲ್ಲೆಯನೊಂದು ತಪೋವನಕ್ಕೆ ನೀಂ ನಿರವಿಸು (ಕಾರಂಉ- 
8೪); ಮಲ್‌್‌ವುಲ್ಲೆ'ಗಳಾರ್ದೆಸಗುವ ಬಿಜುಗಾಳಿಗೆ ಬೆದಜುವಂತೆ ಕಾ೦ತೆಯ. 
ರೆನ್ನಂ ನೆ ಕಂಡು... . ತಳವೆಳೆಗಾದರ್‌ (6563. ೯-೧೨೦). ಮಲಿ 
ಹುಲ್ಲೆ: ಅಂಗವಿಸಿ ಮಜ್‌ಹುಲ್ಲೆ ಖುರದಲಿ ಸಿಂಗವನು ಹೊಯ್ಯಂತೆ 
ನೃಪರುತ್ತುಂಗಸಹೆಸಿಯ ಮೇಲೆ ಕೈಮಾಡಿದರು ಖಡ್ಗದಲಿ (ಕನಾ. 
€-30)- [ಮಲ್‌ 4 ಪಲ್ಲೆ] 

ಮಜ್‌ಸಸಿ (ನಾ)- ಎ ಮಡಿಸಿದಿಂಗಳ್‌ : “ಮಜ್‌ೌಸಸಿದಲೆಯ' ಪರಾ. 

ಮೇ 4 ಸ್ಥಿ] 

ಮಜಃಸಸಿದಲೆಯ (ನಾ). ಬಾಲಚಂದ್ರನನ್ನು ತಲೆಯಲ್ಲಿ-ಧರಿಸಿದವನು: 
ಶಿವ : ಮಜಾಸಸಿದಲಿಯ ಕುಡುಗೆ ಮತಿಯಿಸುವಸಿರನಸವಸದೊಳು. 
(ಉದರ. ೬-೨). [ಮಜ್‌ಸೆಸಿ 4 ತಲೆ + - ಲೃ] 

ಮಟರಿಸೂಳೆ (ನಾ)- ಎಳೆಹರೆಯದ ವೇಶ್ಯೆ ; ಚಿಕ್ಕಪ್ರಾಯದ ಸೂಳೆ: 
ದುತ್ತೊರ್ವಳ೯್‌ ನೆರೆಮನೆಯ ಮಲಸೂಳಿಯ ಸೊಬಗಿಂಗಬಲ್ಲು ತನ್ನ ತೆ 
ಪಡಪುಡುಗಿ ಗಡಣಕ್ಕೆ ಬಂದ ಹಡಣಗಿತ್ತಿ ಸೂಳೆಗಿಂತೆಂದಳ್‌ (ಅನಂಭು. 
6-06 2). [ಮ 4 ಸೂಳೆ] 

ಮಜೀಹಕ್ಕಿ *ಮಟೌವೆಕ್ಕಿ' ನೋ. 

'ಮಟಿಂಹುಲ್ಲೆ "ಮಜ್‌ವುಲ್ಲೆ' ನೋ. 

ಮಲ್ಲು, ಮರು (ಗು)-೧,ಎರಡನೆಯ ; ದ್ವಿತೀಯ : ಪೂರಪಟ 


೭೦೨೧ 


ಮುಕ 


ಗೊಸಾನಿಗರುಃ ಮಲುಧರು ತುಸವನಿನ್‌ ಪಡೆದು (೩೮. VID, ೨೭8-೩ ; 
706). ೨. ಬೇರೆಯ ; (8): ಜ.0 ಮುಂದಿನ; ಭವಿಷ್ಯದ : 
" ಮಜುಭವ ” ಪರು. ೪. ಪ್ರೆತಿಯಾದ -;` ವಿರುದ್ಧವಾದ ; 
ಎದುರಾದ : "ಮುಜುಗಣೆ' ಪರಾ. ಮರು ; ೧. ನಾನು ಬಂದ 
ಮರುದಿನವೇ ಅವರು ಊರಿಗೆ ಹೊರಟರು (ಕಂ), "ಮರುಚಲು' 
ಪರಾ. ೩. 'ಮರುಓನ್ಮ' ಪರಾ ೪. 'ಮರುಮಾತು' ಪರಾ. 
'ಮಲ್ಕ' ಹೋ. 

ಮಾರನೆಯ, ಮಾರನೇ ಇ. (ಕಾಲಕ್ಕೆ ಸಂಬಂಧಿಸಿದಂತೆ) ಮುಂದಿನ; 
ಆಮೇಲಿನ ; ಅನಂತರದ ; ಮಾರನೆಯ ದಿವಸದಿಂದ ರಾಯರ ಕಾರ್ಯ 
ಕಲಾಪಗಳಿಗೆ ಪ್ರಾರಂಭವಾಯಿತು (ಉಡುಳ- ೪0) : ಮಾರನೆಯ ದಿನದ 
ಧಾರೆಯ ಊಜಿಕ್ಕೆ ಬಹಳ ತರಮೊದು ಬೇಕು (ಕೂರು. 33೫0) ; ನಾನು 
ಹೋದ ಮಾರನೇ ದಿನವೇ ನನ್ನ ತಂಗಿಯೂ ಊರಿಗೆ ಬಂದಳು (648). 

[ದೇ.॥ ತಮಿ. ಮಲ. ಮು; ತುಳು. ಮರು; ತೆಲು. ಮರಿ, 
ಮಜ್‌ ; ಕೋತ. ಮರ್‌; ತೊದ. ಮಜ; ಕೋಲಾ. ನಾಯ್ಕಿ. 
ಪರ್ಜಿ, ಮರಿ] 


"|ಮಲ್ಕು (ಈ)- ಪ್ರತಿಯಾಗಿ : ಈಗಳಿದೊ ಕೀರ್ವಿಪೆಣ್‌ ಜಯಲಕ್ಷ್ಮಿ 


೩8 


38 


ಬಂದಳ್‌, ಪಲತೇರೆ ಥೇಬಾಯ್ಲೆ ಮೆಜುನಲಿದು ಬಂದಲ್‌ (ತಿಗೆ. 
6-04೭). [ಇ ಮಣ್ಣು] 
ಮಹಟುಂಕ “ಮಜುಕೆ' ನೋ. 
ಮುಳೆ, ಮರುಕ. ಮರುಕ್ಕು. ಮರುಗು. ಮಟುಂಕ(ನಾ).೧. ತಾಪ; 
ಉರಿ:೮ ತೇಲ್ಗ (ರಂಗ) ಳುಬ್ದೆರದಿಂದಂ ಮಿಡಿದಂದು' ಲೋಳೆ ಮಟುಕಂ 
ಶೋಕಂ ಬೆಮಂ್‌ ತೋಣುಗುಂ (ರೋಕೋಕ. 00-38). ವ ಅಳಲು; 
ಬೇಗುದಿ ; ಸಂತಾಪ : ಮಜುಕಮಾಮಯಮಪ್ಪಪಮ್ಮತ್ತುವೆಂಬಿವಲ್ಲಿಗೆ 
ಪೊಜಗೆಂದೊಡಿಂ ಸುಖಮದೇವೊಗಬ್ಬಪುದೊ ಭೋಗಭೂಮಿಯಾ (60ಪ. 
3-೩೦0) ; ಮನದ ಮಿಡುಕಿನ ಮಜುಕ ಮುಂದಲೆಗೊಟ್ಟುದಜ್‌ಎನ 
ಸೈಢಗು ಹಾಜತು' (ಕನಾ: ೪-3೮). ೩. ಚಿಂತೆ ; ದುಗುಡ: ಎನಗೆ 
ಮನದ ಮಜಿಕೆಂ ಷಿರಿದುಮಾಹಾರಕ್ಕೆಂತು ಚಿಂತೆಗೆಯ್ವೆಂ/ (ಶಕತ, 
0೬-0೯) ; ಅರಿತು ನಿನ್ನನು ಹೊಗಳಲಟ್‌ಯೆವು . . , ಬಜ್‌ಯ 
ಬಾಯಿಯಲಿ ನಿನ್ನ ಹೊಗಳುವ ಭಟ್ಟರಾರೆಂದು ಮಜುಂವಿಲ್ಲಿಲೆ ನಿಮ್ಮ 
ಕೂಡೆಮಗ್‌ತ ಮುನ್ನಡೆ ಶೂನ್ಯ (ಸುಕಶ- ೪-೨0) ; ಮುನಿನಾಥ 
ನುಡಿದುತ್ತರೆಕೆ ಮಾಜುತ್ತರವ ಕಾಣದೆ ಮನದ ಮಜುಕದಲಿ ಗುರು 
ಮುಖಾಂಬುಜವನು ನಿರೀಕ್ಷಿಸಿ (ತೂರರಾ- ೦-೯-೪೦). ೪. ತಳಮಳ ; 
ಸಂಕಟ : ಮಠದ ಕಾಂಕ್ಷೆಯಿಂ ಮುನನ್ನಿಸಂತುಂಡು ಮುನ್ನಿನ ಮಜುಕ 
.ದಿಂದಿಮ್ಮಡಿ ಮಜುಕಮಾಗೆ ಮಜುದಿವಸಂ ಭಕ್ಷ್ಯದ ದೆಸೆಗೆ ಪಕ್ಷಂಗೆಟ್ಟು 
ಒಲ್ಲೆನೆಂಬುದುಂ (ರರ್ಯಾನ್ಮು: ೧-೦೬೨) ; ವಿಷಸಮ್ಮಿಶ್ರಿತಮೋದಕ 
ಪ್ರಕರಮಂ ಶತ್ಟಾಪಿ ತಂದಿಕ್ಕೆ ತದ್ವ ೃಷೆಮಾರ್ಗಿಪುಭು ಮೆಲ್ಲು ಪೋಗಿ 
ಮಜಕಂ. ಕೆಯ್ದಣ್ಮಿ ಪೊಣ್ಮಲ್‌(ಕೀಣತು. 07-032) -' ೫, ಅಕ್ಕರೆ; ಪ್ರೀತಿ; 
ಎನ್ನವರನ್ನಿಗರೆನುತುಂ ಮಖಿಕಂ ವಂಚ್ಛೆರೆಗೊಳ್ಳೆದ ಸತ್ಯಕ್ಕೆಅಕಿವೆಟ್ಟೆನಿಸುವ 
ಸಾಧುಸಮಿತಿಗತಿಸಮಿತಿಯೊಳಿಅಗುವೆನು (೩ಡುಕಾ, 0-೩) ; ವಾಯಸಪ್ರತತಿ 
*- ೬ ಕೋಗಿಲೆ ಮಟ್‌ಗಳಂ ಮೈಯೊಳ್ಳುದುಗಿಕೊಂಡಂ ಮೆಜುಕದಿಂದೈದೆ 
ಪುಲಿಸುತಿರ್ದುವು (ಕಮಥ. ೨೮-೪); ತನ್ನ ಪೆತ್ತವರಿಗೆ ಮಿಗಿಲು ತನ್ನಿನಿಯನ 
ಪೆತ್ತವರೆಂದವರನು ಮನ್ನಿಸುವುದೆ. ಮಜುಕದೊಳು (ಹಂಡ. ೪-೪). 
೬. ದಯೆ; ಕೆರುಣೆ : ವಾಸರಪತಿ ಬಿಸುಗದಿರಿಂ 'ಪೇಸದೆ ತವೆ ಪೀರ್ಗುಮೆಂಬ 
ಮಜುಕಡೊಳಂಭೋಜಾಸನನಂಬುಜವನಮಂ ಬಾಸಣಿಸಿದೆನೆನಿಪುವಡಿದ 
ಶಾವರೆಯೆಲೆಗಳ್‌ (ಉಣ್ಮಕ- ೨೬೭); ತನಯಂ ನಿನಗಾಗಲೆಂದು ತಪಮಂ 
ಮಾಬಸ್ಬಾತನ ಮಜುಕಮೆ ಸಾಲದೆ (6ರ್ಷತೇ-0-000); ಆಡಿದೊಡೆ ಹಾವಿಗೆ 


ಮಜಕಂದೋಜು 


ಹದ್ದಿನ ಕೂಡೆ ಮೆಖುಕವೆ (ಕ್ಮ. ೧೯-೬೦). ೭, ಅತಿಶಯವಾದ 
ಮೋಹ; ವ್ಯಾಮೋಹೆ ; ಅಜ್‌ವುಗೆಣಸುತ್ತಮೆಲ್ಲಾ ತೆಜದಿಂ ಬೆಸೆಗೆಂಸ 
ದಿರದು ವಿಷಯಸಮೂಹಕ್ಕೆಟಗಿ ಬಿಡದಂತೆ ಪತ್ತುವ ಮುಕ 
ಜಕ್ಕೋಹದಂದೆದಿಂ ಮಾನಿಸರಂ (ಉರುತೂ. ಸಾಲ); ಅರ್ಥದ ಮಜುಕಕ್ಕೆಣೆ 
ಮುಕಮೊಳವೆ ಬಗೆವೊಡೆ ಜಗದೊಳ" (ಛಾನ್ಸು: 03-348); ಎನ್ನೊಡಲ 
ಮಜುಕಮಂ ಬಿಟ್ಟಿನು (ಕಹಣ: 00-29), ೮. ಕಷ್ಟ ; ಬವಣೆ; 
ತೊಂದರೆ (?): ಇಅಯದೆ ಕೆಮ್ಮನುಂತೆ ಭುವನಂಗಳಸುಂಗೊಳೆ 
ತಕ್ಕುದೆಂದೊಡೇಮಜುಕಮನೆಂಬುದೇವರಿದೆನ್ನ ಭುಜಾಸಿಗೆ (ಉರ್ಮಸಾ, ೪00 
ಕೊದ್ರಕ್ಳು. ಮರುಕ : ೨. ಬುಯ್ನಡುಗೆ ಮರುಕದಂ ಮಾತನಾಡಿದಳು 
(೫ರ. 0೭೯-೩೮೯), ೫. ಧ್ವನಿಯಲ್ಲಿ ನಡುಕ, ಅದಕ್ಕಿಂತ ಅಧಿಕವಾಗಿ 
ಮರುಕ ತುಂಬಿತ್ತು (ಕ್ರ. ೨). ೬. ಬೀದಿಯಲ್ಲಿ ಸಾಯಲು ಬಿದ್ದಿದ್ದ 
ಈ ಹುಡುಗನನ್ನು ಕಂಡು ಮರುಕವೆನಿಸಿತು (ಕೇರೋಶ. ೭೦); ನನಗೆ ಅವಳ 
ಮೇಲೆ ಅತಿಶಯವಾದ ಮರುಕ ಉಂಟಾಗಿತ್ತೂ (ಧಾಣಅ; ೩40). ಮುರುಕು: 
೨. ತನ್ನೆ ಮರುಕಿಗೆ ಮರುಗಿ ಆಣೆಕಲ್ಲೊಲು ಕರಗಿ ಬಿಟ್ಟಿ ನಿಟ್ಟುಸಿರ 
ಚಂದನದ ತಂಪು (ಗ0- ೪೪-೦೯): ೫. ಗಿರಿಜೆ ತಪದಾರಂಭಕಾಲಕೆ ಮರುಕ 
ನಿಂದೂರಿರ್ದ ತರುಗಳು ಭರದಿ ಪೆರ್ಮರಗಳಿಗೆ 'ಸರಿಯಾಗೀಗ ಘಲಗಳನು 


ಧರಿಸಿ ಮೆರೆಯುತ್ತಿರಲು (ಕಾರಕ. ೨-೬೦); ತನ್ನಯ ತರಳನಿಗೆ . , , 
ರಾಜ್ಯವನು ಮರುಕಿನಿಂದರಿಸಿದ ಮೂಲಕ ನರಪತನಯನಗೆ . . , 


ಭೋಗಿಪ್ರದೊಂದೆಯುಳಿದಿಹುದು (ರಘುವಂ.- ೧೯-೬). ಮರುಗು ; ೪, 
ಮರುಗು ಮರುಕವು ಕೂಡಿ ಎರಡಲ್ಲ ಒಂದಹುದು ಎರಕ ಹೊಯ್ದಂತದು 
ರಾಮರಾಮಾ (ಕೂರ್ಯಶಾ- 63-9): ಮೆಟುಂಕ : ೨. ನನೆಗಣೆಯೇಕೆ 
ಕಾಮ ಪೆಜಸಾರ್‌ ಮುಳಿಸೇಕೆ ಜಯಂತ . . , ಮನದ ಮಚುಂಕಮೇಕೆಲೆಲೆ 
ಭದ್ರಕ ಮೆಲ್ಲನೆ ಜಾಲಂ (6, 217, ೩೬ ೫ ಶ್ವೀತಪುಕ್ಕಳ ಕಫ). ಅ ಇದು 
ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ. 
[ಆಮಜುಗು,/ತಮಿ. ಮಜುಕೃಮ] 
ಮಟುಕಂದೋಟಸ್‌ (ಕ್ರಿ )- ಕವಿಕರಿನು; ದಯೆತೋರು : ಬಹುದೆ. 
ಮಲುಕಂದೋರ್ದು ತಳ್ವುದೇತರ್ಕಿ? (ದೃಷ್ಟ. ೨-೪೨). 
[ ಮಜುಕ 4 ತೋಟ (ಆ ತೋಜು) ] 
ಮಜುಕಂಬಡೆ, ಮಜುಕವಡೆ (ಕ್ರಿ). ೧. ಪ್ರೀತಿಯಿಂದ ಕೂಡಿರು; 
ಅಕ್ಕರೆಯಿಂದಿರು: ಪೆಡೆಯಂ ಕೊಡೆಯಂತಿರೆ ಪಿಡಿದಡಿಯೊಳ ನೆಜ ನಿಂದ 
ಮಣಃಯನಾನನದೆಲರಿಂ ಬಿಡದಾಶ್ವಾಸಿಸಿ ಮಠುಕಂಬಡೆದೋವುತ್ತಿರ್ದು 
ದುರಗಿ ಪರ್ಬಿದ ಬಸಿಲೊಳ್‌ (5೩. ೫-99). ೨. ಎ ಮಜುಕಂದೋಜ್ಜು: 
ಈ ಬುದ್ಧಸಮಯಮಂ ಪರಿಪಡಿಸಿ ಮನಗೊಂಡು ನಿನ್ನ ಖೆಂಬಳಿಯಲ್ಲಿ ಬಂದು 
ದೇಸಿಗನಾದನೀಗಲೆನ್ನಾ ಮನದಾಣ್ಮನೆಂದು. ಮುಕಂಬಡೆಯದೇ ನನ್ನ 
ತನುಜನಂ ಕೊಂಡೆಯಲ್ಲಾ (ಮ್ನ. ೯-೪). ಮಜುಕವಡೆ : ೨. ಹಡೆದ 
ಮಗನಂ ಪೆತ್ತ ತಂದೆತಾಯ್ಗಳು ಮುಜುಕವಡೆಯದರ್ಥವ ಬಯಸಿ 
ಕಯ್ಯಾರೆ ತಲೆಯ ಹರಿಗಡಿದು (ಸಕ್ಕು ೫- ೨-೬3)- [ಮಂಳುಕ 4: ಪಡ 
ಮಜುಕಣಿಸು “ಮಜುಕಳಿಸಂ' ನೋ. 
ಮಜುಕವಡೆ 'ಮಜುಕಂಬಡೆ' ನೋ. 
ಮಜುಕಳಿ, ಮರುಕಳಿ (ನಾ). ಹಿಂತಿರುಗಿದುದು : ಮತ್ತೆ ಕಾಣಿಸಿ 
ಕೊಂಡುದಂ: “ಮಜುಕು £5] ಳಿಯೆಂದು ಮರಳ್ತುದು” (16೫. ಒಂ-೬೨೫); 
“ಮಣಕ [ಕಳಿ ಮರೆಳ್ಟುದಕಕ್ಕುಂ” (ಕುಕ. ೨೪). ಮರುಕಳಿ : 
ನನ್ನ ಕಣ್ಮನಗಳಿವು ಸ್ವಲ್ಪಮಟ್ಟಿಗೆ ಮನ್ನವೇಗಕ್ಕಾಗಿ ಮೋಡದ ಮರುಕ! 
(ಕ ಳಿಯಲ್ಲಿ ಹಮ್ಮಯ್ಲಿರಬೇಕು (ಮಂತ್ರಶ- 60-3). 
[ದೇ.॥ ತಮಿ. ಮಜುಕಲ್‌ ] 
ಮಜುಕಳಿಸು. ಮರುಕಳಿಸು, ಮರುಕೊಳಿಸು, ಮಜುಕಣಿಸು. ಮಲು 


48 


ಕೊಳಿಸು (ಕ್ರಿ)- ೧- (ದುಃಖ, ರೋಗ- 
ಪುನಃ ಕಾಣಿಸಿಕೊಳ್ಳು: ಮತ್ತೆಬರು : ನೀಂ ಬಅದೆ ಬಂದುದನಜಾ 
ದಾಗಳೆ ಮಜುಕಳಿಸಿ ಮನವಿಕ್ಕಿದಳಪ್ಪೊಡೆ ೨ಕ್ಯಸಾಧ್ಯಮಕ್ಕುಂ 
(ಕೂತತಂ- ೨೮೦-೦೮); ಮಜುಕಳಿಸಿ ಬಂದ ಬ್ವರೆವುಳ್ಳವರು ಬೇವಿನ ಸೊಪ್ಪಿನ 
ಕಡ್ಡಿ... ಪೆರ್ಪುಟಕ ಇವಆ ಕಷಾಯ ಪಾನವ ಮಾಡುವುದು 
(ವೃರ್ಯತಾ- 1, ೦6). ಮರುಕಳಿಸು: ೧. ಭೀತಿಯಿಂದ ನಿರ್ವಿಣ್ಣವಾದ 
ಮೋರೆಯ ೩ ಬಣ್ಣ ಇನ್ನೂ ಮೆರುಕಳಿಸಿರಲಿಲ್ಲ (ಕುೂರುರಾ. ೨೫); "ಅವನ 
ಬೇನೆ ದಾರುಣವಾಗಿ ಮರುಕಳಿಸಿದ್ದನ್ನು ನೋಡಿ ಡಾಕ್ಟರರು ತೀರ ಚಿಂತಿತ 
ರಾದರು (ಇತ್ತಕ. ೩೪); ಗುರುತಿನ *ಆಭರಣಿ'ವನ್ನು ಅರಸನು ಕಂಡಾಗ 
ನೆನಪು ಮರುಕಳಿಸುವದು (ರರು, 1೪). " ೨. ಪುನರಾವೃತ್ತಿಮಾಡು ; 
ಆದಳು ಕೊಡ ವಿದೇಶಗಳಲ್ಲಿ ಏನೇನು ಮಾತನಾಡಿದ್ದಾ' ಕಂಬದ ಆ ಪ್ರಚಾರ 
ಪತ್ರಗಳಲ್ಲೇ "ಇದೆಯಲ್ಲ, ಅವಳ. ಮಾತುಗಳನ್ನೇ € ಅವರು ಮರುಕಳಿಸಿದಂತಿದೆ. 
(೩೦ಏಡ- ೦3). ಮರುಕೊಳಿಸು : ೧. ಕಾಗದಗಳು ಸೇರಿ ಮೈಸೂರಿನಲ್ಲಿ 
ಹಿಂದಿನ ಕಥೆಯೆಲ್ಲ ಮರುಕೊಳಿಸಿತು (ಪುಜಾಗ, 30); ಅವನ ವೇದನೆ 
ಮರುಕೊಳಿಸಿತು (ಕಾಸರ. 06). ೩, ಪುನಃ ಉಂಟುಮಾಡು ; ಮತ್ತೆ 


ನೆನಪು ಮುಂತಾದವುಗಳು) 


ಒದಗಿಸು-ತರು: ಇಲ್ಲಿಗೈತಹ ಯಾತ್ರಿಕರ ಎದೆಯ ಮ್ಹೂಜೆಯಲ 
ಹಾಳಾದ ಐಸಿರಿಯ ಕಿತ್ತ ಮರುಕೊಳಿಸು! (ಕೋಲ. ೪0-9)- ೪. 
ಮತ್ತೊಮ್ಮೆ ಹುಟ್ಟು; ಪುನಃ ಮೂಡು : ಎಳೆವಗೆಯಲಿ ಇಳೆ 


ಜಿಗಿಯಲಿ ಮರುಕೊಳಿಸಲೆ ಹ. ವು (ಅರಳು. ೩೮-೦೬) ಎಲ್ಲೆಲ್ಲಿ ಹುಲ್ಲ: ನ್ನು 
ಕೆತ್ತಿರಲಿಲ್ಲವೊ ಅಲ್ಲೆಲ್ಲ ಅದು ಮರುಕೊಳಿಸಿ ನ ನಳೆನಳಿಸುತ್ತಿತ್ತು (ಪೃತರು. )- 
ಮಲುಕಣಿಸು ; ೧ ಬಂಧುಜನವಿರೀಕ್ಷೆಣವಿಂ ಶೋಕಂ ಮಜುಕಣಿ 
[ಕಾ ಕೊಲ] ಬಾಯೆಚಿಳದು ಪಳಯಿಸುವ ಕುಂತಿಯುಮಂ. . , 
ಸಂತೈಸಿ (ಶಂಶತಾ, ೨-೨೯ ನ); ನಿಜಪ್ರಿಯತನುಚಾನುಜರ ಶೋಕದಿಂ 
ವಿ್ವಳೀಕೃತನಪ್ಪ ಭೊತಳೇಶ್ವರಂಗೆ ನಿಜಪ್ರಿಯಸಃ ಕರ್ಣನ ದರ್ಶನದಿಂ 
ದುಃಖಂ ಮಜುಕರ, ಕೊಳಿ]ಸುಗೆು0 (ಗರಿಯು. ೩-೯ ತ); ಬಲ್‌ 
ಮರವ ಕಿಚ್ಚಿನೊಳು. ತುಪ್ಪವನೆಆಕಿದ 'ತಜನಾಯ್ತವರ್ಗೆ ದುಃಖಂ ಮಣು 
ಕಣಿಸಿ ನೋಯಿಸಿತು 'ಯಾರ್ಣವನಮಳವಚನಂ (ಸಾಕಾತ. ೬ಬ: 
ಮಜಿಕೊಳಿಸು : ೧. ಪಾಂಚಾಲಸುತೆಯ ವಿವಾಹವಾರ್ತೆಯ ಕೇಳಿವರಲೈ. 
ಕೌರವರು ಮೆಜುಗಿದರು ವುಚುಕೊಳಿಸಿ 


ವಿ; 


(ಶುವ್ಕಾಳು ೦೭-0೦); ಸಾಮವನು 
ಬೆಳೆಸದೆ ವೃಥಾ ಸುತ್ರಾಮಶನೆದಲಿ ಬಿಐತೆನಿದಕೆ ವಿರಾಮವಾಗದೆ ಮಾಣ 


ದೆಂದಳಲಿದನೆ) ಮಜುಕೊಳಿಸಿ (೧೫ರ ಒಂ... ೫. ಪುನಃ ಪುನಃ 
ಪ್ರಯತ್ನಿಸು: ' ಅಳೆಲಿಸಿದನೇ ಧರ್ಮಪುತ್ರನ ಬಳಿಚಿಬಿಟ್ಟಿನು ನಾಯ 
ಕೊಲ್ಲದೆ ಕಳುಹಿದ 


ಬೆಂಬಿಡನಲಾ ಮಜಕೊಳಿಸಿ ಮಣುಕೊಳಿಸಿ [CN ಕ 
೧೩-೩೦); ಅಜಿಸಿದರು ತಾವಿದ್ದ ತಾಣದ ತೆಜಪುಗಳ , - ಮಳುಕೊಳಿಸಿ 
ಮತ್ತೊಮ್ಮೆ ಮನೆಯೊಳಗಣ ಕಾಣದೆ ಕಂಬನಿಯ ಕಟ್ಟೊ ಟಿತೆಯಲಿ ಕರೆಕರೆ 
ಪ್ರತ್ರೆಃ ತಂದರು ವನಾಂತದೆಲಿ (8460. ೩-೦೦-೩೦). [ಮಜುಕಂ ಇಸ್ಸು] 


ಮಜುಕುಳಿ (ನಾ). ಮರುಗುವ ಸ್ಥ ಸ್ವಭಾವದವನು : ಇಳದಳಿಯನೇಳಿದೆಂ 
ಸೂಕುಳಿಯೋಕುಳಿ ಕಳಜು ಪೆಳೆಜು ಮಜ(ುಕುಳಿಯ ಇಟ 
ಂಳಿಯಿವಾದಿಯಾಗಣ ಕುಳನೆಂ (ಕಮರ, ೨೬); ಕುಳಿ ಪ್ರತ್ಯಯಕ್ಕೆ- 
ಪೋರ್ಕುಳಿ . , . ಮುಜುಕುಳಿ (ಕಮರ. ೨04 ಶ್ರಜೋ)- “ಪ್ರೀತಿ” 
(ಶನುರ- ನೆ. ೨೦೫ 600). [ವಮಜುಗು 4- - ಕುಳ್ಳಿ] 
ಮಣುಕೂಳೆ, ಮರುಕೂಳೆ (ನಾ). ಪೈರನ್ನು ಕೊಯ್ದ ಬಳಿಕ ತಳದಲ್ಲಿ 
ಪುನಃ ಚಿಗುರುವ ಮೊಳಕೆ: ಒಗೆದ ವಂಜುಕೂಳೆಯೊಳ್‌ ತೆನೆಗಳು 
ಕೊಯ್ದನುಟ್‌ ಸುಗುಣನಿಳೆಹಾಳಬೊಮ್ಮ ನ್ಮಮ್ಯನುಂ (೧8. 3೭೨೬)” ಮರು 
ಕೂಳೆ ; ಈ ಸಲ ಮರುಕೂಳೆ ಫಲು ಬಂದಿದೆ (60). 


ಯಂ... 


[ಮುಲು 4. ಕೂಳ್ಳೆ] 


ಮುಕೊಳಿಸು 


ಮಹುಕೊಳಿಸು "ಮಖುಕಳಿಸು' ನೋ. 

ಮಜುಗಣೆ (ನಾ). ಬಾಣಕ್ಕೆ ಪ್ರತಿಯಾದ ಬಾಣ ; ಎದುರುಬಾಣ : 
ಆಸಮಸಾಹಸಿಯೆಚ್ಚ: ಡೆಚ್ಚನು ಭೀಮ ಮಣುಗಣೆಯ (ಕುನ್ಮಾರ್ರೋ- ೦೩-2೪); 
ಆ ದಾನವಂ ವೇಗದಿನದಂ ಪಿಡಿದು ಮಿದು. ಮಜುಗಣೆಯಂ ತಲೆದೂಗಿ 
ಸೆಳಿದಿಡುವುದುಂ (ಆದ್ಕುತ.. 30-0೭)... [ಮು ಕಣೆ] 

ಮಜುಗರೆ (ನಾ). ಒಂದು ಸ್ಥಳದ ಹೆಸರು: ಸೂಯ 
ಮಜುಗರೆವಿಷಯೇ ಎಡೆದಿಣ್ಣೇ ಸಪ್ತತಿ ಪ್ರತಿಬದ್ಧಃ (ಮಂ: ೦೨, 
೩೩-೦೦೦: 819) ; ಮಟಿಗರೆಯರ್‌ ಚಿತ್ತಪ್ಪಜಕ್ಕಿಆಸಿಯಂ ಕಟ್ಟಿಸಿ 
ನಾಲ್ಕಳವೆಯ ಭಾಗಂ ಬಿತ್ತುವೆಟ್ಟಿಂ ಕೆಜ್‌ಗೆ ಕುಡುವುದು (ಎಕ. 31 
ಹಿ೦ದೂ. 48-೩೩ ಸು: ೫0). 'ಮರುಕರ' ಹೋ. [?] 

ಮಖುಗರೆನಾಡು (ನಾ). ಇ ಮಲಾಗರೆ: ಸ್ವಸ್ತಿಶ್ರೀಪ್ರೆರಂಷಮಾಹರಾಜ 
ರ್ಪೃಥುವೀರಾಜ್ಕಂಗೆಯೆ ಸಿಯಗೆಲ್ಲರ್‌. ಮಲುಗರೆನಾಡು ಮೊನೂಟಾ 
ಮಾಳಿ (ಕ. ೫11, ತುರುಕೂ, ೪೬-೩; ಸು- 760)- [ಮಜುಗಲೆ 2. ನಾಡು] 

ಮಜುಗಿಟ್‌ಿಗೆ, ಮರುಗಳಿಗೆ (ನಾ). ಮುಂದಿನ ಗಳಿಗೆ; ಮರುಕ್ಷಣ: 
ನೀನ್‌ ಪೋದ ಮಹುಗಲ್‌ಗೆ ಅಡಗಿದ್ದ ಶೂರರೆಲ್ಲರ್‌ ಬಂದು . . - 
ಉಯ್ಕರೇ ನಿನ್ನ ಮಗನೊಡನೆ! (6ಕ್ಕತ್ಕಾ- ೨೦-೦) ಜಳಧಿಗಳೊಂದೆನೆ 
ಸೇರಿಯುವುಟಬಕಿಯಿಸದೊಂದೊಡಲ ಬೇಗೆಯಿತಾ ಘನಮಹಿಮಂ ಕೆಳೆಗೊಂಡು 
ವರ್ತಿಸಲ್‌. ಮಜುಗಲ್‌ೌಗೆಯೊಳಟ್‌ಗುಂ ಕುಳಿರ್ಮೆ ಸಾಧಾರಣಮೇ. 
(ತಸ್ತ್ರಕ, ೭-೩0). ಮರುಗಳಿಗೆ : ಈ ಗಳಿಗೆಗೆ ಒಂದು, ಮರುಗಳಿಗೆಗೆ 
ಮತ್ತೊಂದು ಮಾತನಾಡುವುದೇ ಅವನ ಸ್ವಭಾವ (ಕೂಂ)- 

- [ಮಣ್ಣು -೬ ಗಬ್‌ಗೆ] 

ಮಜುಗಿಸು, ಮರುಗಿಸು (ಕ್ರಿ). ೧.(ಹಾಲು. ನೀರು ಮುಂತಾದುವನ್ನು) 
ಚೆನ್ನಾಗಿ ಕುದಿಸು.- ಅಟ್ಟುವಂತೆ ಮರಳಿಸು : ತುಜುವೆಯ ಬೇರನಿಕ್ಕಿ 
ತಜುಪೆರ್ಮೆಯ ಪಾಲುಮಮರ್ಧಮಪಬ್ಬನಂ ವಂಜುಗಿಸಿ (ಊೋಕೋಶ- 5-೦); 
ಅಂಬುವಿನಿಂದಷ್ಟಗುಣವಂದರ್ಕೆಂಬುದಅ3೦ ಮುಗಿಸಿ ಪದಾವಶೇಷದೊಳ್‌ 
ಎಜವುದು ಗೋಘೃತಮಂ (ಗಳ್ಳಸಾಂ. ೨೭). ೨. ಸುಡು; ದಹಿಸು: 
ಮಹಾವಿಷದ ಸಂಕಳೊಳಿಕ್ಕಿ ಕಾಯ್ಸಿ ತನುವಂ ಮಜಾಗಿಸುವುದುಂ (ಕಾಂತೀಕ್ಕ- 
«-000 ನ). ಹಿ: ಬೇಯಿಂಸು : ನೀರೊಳ್‌ ಮುಗಿಸಿ ಕುಡು ಕಾಳ್ವೀನೆಯ 
ಬೇರಂ ಸಮಾಕ್ಷಿಕಂ ಫೃತದಿಂ ಸಂಹಾರಿಸುಗುಂ ವಮನಂ ವಿಷದಾರುಣಮಂ 
ತತ್‌ಕ್ಷಣ೦ (೩ರುರ. ೨-೦೫). ೪. ಕ್ಲೇಶಕ್ಕೆ ಒಳಪಡಿಸು ; ಹಿ೦ಸೆಪಡಿಸು : 
ಪಾಯ್ಕುಜ್‌ಕೆಯ ಪಾರೆಯಂಬುಗಳ ತಂದಲಗುರ್ವಿಸಿ ಸಿಂಧುದಾಜನಂ 
ಮುಜುಗಿಸೆ . - . ಪೊಕ್ಕನಭಿಮನ್ಮು ವಿರೋಧಿಬಳಾಂಬುರುಶಿಯಲ೦ (ಶಂಕರಾ. 
0೦-೯೩); ಮನವ ಗೆದ್ದೆಹೆನೆಂದು ತನುವ ಕರಗಿಸಿ ಕಾಯವ ಮಡುಗಿಸಿ 
ನಿದ್ರೆಯ ಕೆಡಿಸಿ ವಿದ್ಯೆಯ. ಕಲಿತೆಹೆನೆಂಬ ಬುದ್ಧಿಹೀನರಿರಾ ನೀವು ಕೇಳಿರೋ 
(ಅಂಗನ. ಕ: ೪೬-೦). ೫. ಸಂಕಟಪಡಿಸು ; ಬವಣೆಗೊಳಿಸಂ ; 
ಗೋಳಾಡಿಸು : ಮುಗಿಸಿ ನಿನ್ನನೀ ಪದಕಿ ತಂದುದು ಮುನ್ನಿನ ಗೆಯ್ದ 
ದೋಷಂ (ಅಂತು: ೩-೪೦); ಅಣಂ ದೆಸೆಗಾಣದ ನೋಟಮಾರುಮಂ ಮಜುಗಿಸೆ 
ಬಂದುದಂದು ಕರುಣಂ ಬರೆ ವೈರಿನೃಪಾಂಗನಸಜನಂ (ಪಾಪಾ: ೦೪-3); 
ಮನಮಂ ಮುಗಿಸಿ ಚಿತ್ತಮೆಂ ಚಿವುಂಟಿ ಕರಣಂಗಳಂ ಖಂದಿಸಿ. ,, ; 
ಹೋದಂ (ಕುಂರ. ೧೬-೫೪೯). ೬. ಹಾತೊರೆಯುವಂತೆ ಮಾಡು; 
ಅಪೇಕ್ಷೆಪಡುವಂತೆ ಮಾಡು ; ಸರ್ವಸಂಗವರಿತ್ಯಾಗಿ ಎಂದೊಡೆ ಭೋಗಕ್ಕೆ 
ಮುಟುಗಿಸುವೆ (ಸಮಾನ- 9೨-09); ಒಲಿದು ಬಂದವರಾವು ಸೊಬಗಿನೊಳೊಲಿಸಿ. 
ಮಟುಗಿಪ ಮಿಂಡ ನೀನು (ಕನಾ: 6-0): ಮರುಗಿಸು : ೧. ಪೊತ್ತರೆ 
ಹಾಲಂ ಮರುಗಿಸಿ ಉತ್ತರಣೆಯ ಬೆಣ್ಣೆಗರಗವೆರಡರ ಬೇರಂ ಬಿತ್ತರದೊಳಿಕ್ಕಿ 
ಹೆಪ್ಪಿಟ್ಟಳ್ತಿಯೊಳಂ ಕಡೆಯೆ ಬೆಣ್ಣೆ ಮೂವಡಿಯಕ್ಕುರಿ (ಗೋಕ್ಕಿರ್ಯ- ೦೯೯). 

[ಮುಗು - ಎಇಸ್ಕು) 


೯ಗ್ರಹೆಣೇ 


ಆ 


ಮಣುಗುತ್ತಂಬಡು 


ಮಜುಗು, ಮಕೆತು. ಮರುಕ್ಕು, ಮರುಗ್ಗು (ಕ್ರಿ) ೧. (ನೀರು. 
ಹಾಲು ಮುಂತಾದುವು) ಚೆನ್ನಾಗಿ ಕುದಿ.-ಮರಳು: 
ಪಾಲ್ಗಳೆಯ ಷನಿಗಳಂ ಬೆರಸಿದವೋಲ್‌ (ಕರ. ೨:80); ಕಾಮಂಶರಂಗಳ 
ವರ್ಗಳಿರ್ದೆಯನುರ್ಚ ಪರವಸೆಯರಾಗಿ ಮಜುಗಿದೇಕುನೀರ 
ಮಾಂಗಳ್ಳೊಲಾದರ್‌ (ಕಾಣ: ೩೭-೦೬); ಗುರುಪುತ್ರನಿದಿರ್ಚಿ ಭೀತಿಯಿಂ 
ಮಜುಗಿ ತೆರಳ್ತು ತೂಳ್ಡಿ ಸುಟ್‌ಗೊಂಡುದು ಪಾಂಡವಸ್ಸಿನೈಸಾಗರಂ 
(ತಕರ: ೦೨-೩೦); ಮಲುಗಿದುದಾ ಕೊಳದ ಜಲಮೆಯ್ಸೆ ಕಾಯ್ದೆಸರೊಳೆ 
ಕೂಬ್ಕುದಿವಂತೆ ಕುದಿದುನವಿಮಿಷತತಿಗಳಿ (ಗರಾಯು: ೭-೨): ವಿ 
(ಮೋಹ, ಉದ್ವೇಗ ಮುಂತಾದುವುಗಳಿಂದ) ತಪಿಸು; ತಾಪಗೊಳ್ಳು 
ನೆನೆದಿರುಳೆಂ೦ ಪಗಲಂಂ ನಿನ್ನನೆ ಪೀನಮೊಜಲ್ಲು ಮಜುಗಿ ಕಾತರಸುತ್ತುಂ 
ಮನದೊಲಳ್‌ ಸೈರಿಸಲಾಆಕಿಂ (400. 


ಮಜುಗುವ 


ಪೋಗಿ 


ೆ ೨-6೩); ವಿಯೋಗಾಕಂಳತೀವ್ರೌವಸ್ಥೆ 
ಯಿಂದಂ ನೆಣ ಮಲುಗುವುದಂ ನೋಡಲೇವೈಸಿದಂತಾಗಳೆ 
ಅಪರಾಂಭೋಧಿಯಂ ಪೊಕ್ಕನರ್ಕಂ (ಕುಸುಮಾ, 9-೨೬); ಸಂಗಸುಖಮಂ 
ಪಿಂಗಲಾಜದೆ ಕಾಮನ ಬಾಣಕ್ಕೆ ಗುಜ್‌ಯಾಗಿ ಮಜ್ಜುಗಿ (೧೦೪. ೨-೦೦೩ ನ). 
೩. ತವಕಗೊಳ್ಳು ; ಹಾತೊರೆ; ಕಾತರಪಡು : ಪಜಲ್‌ ಮತ್ತಂ 
ಮಜುಗುತ್ತಿರ್ದಪೆಯಿನಿಸ ಗಳಿಮೂಡಿದ ಬಟ್‌ಕ ನೀನೆ ದಲ್‌ 
ಪೋದಪ್ಪೈ (ಗರಣ. ೩೭); ಇನ್ನಪ್ಪ ಕಜ್ಜಕ್ಕೆ ಮುನ್ನಮೆ ಮಜಗು 
ಪುದಿದಾವ ಕಾರಣಂ (ಶಂತತಂ- ೦೬5-03). ೪. ಕೊರಗು ; ಪರಿತಪಿಸು; 
ತಳಮಳಿಸು : “ಮಜುಗು -ಸೆಂತಾಪೇ” (ಕಠರಾ); ಒಡಲುರಿಗಂಂ ಮನಂ 
ಮಜುಗುಗೂಂ ಕಿವಿ ಗಿಜ್ಜಃ ನೆವೋಕುಂ(60ಪು-03-90); ಆಜನ ವಂಗಂ ಪ್ರಾರ್ಥಿಸೆ 
ಬಾಂಡೊಆಕಿಯ ಮಗಂ ಮಾಡಿ ಸೆಂಧಿಯಾದಪುದೆನುತುಂ ಮಜುಗದಿರ್‌ 
(ಗ೫ಡು. ೦-೬೨); ಕುರುರಾಯರಾಜ್ಯಶ್ರೀಯ ಮುಂದಲೆ ಹೋಯಿತೋ ಹಾ 
ಎನುತ ಮುಗಿತು ಕೂಡೆ ಕುರುಸೇನೆ (ಕುನ್ಮಾಕ, 03-3೪), ೫. ಹೆಣಗು; 
ತಿಣುಕು ; ಕಷ್ಟಪಡು; ಮಜುಗಿ ಕುದಿದು ಶಾಸ್ತ್ರದ ಬಲದಿಂದಳಿಪಿಂ 
ಪೆಂಿಟಕ್ಕೊಡಮದು ಕೋಮಳಮಕ್ಕುಮೆ ಸಹಜಮಿಲ್ಲದಾತನ ಕಬ್ಬ೦ (ರರ್ಮಾಮ್ಮ. 
೬. ಕನಿಕಃ ಅನುಕಂಪವನ್ನು ತೋರಿಸು ; ಕರುಣೆ 
ತೋರು : ಕಂಡು ಮಲಿಗದೆ ಸೂನೆಗಾಜನ ವಂಡಿಯಲ ಮಗನಂ ವಧಿಸಿ 
(ಂಸಫು- ೨೪-೨೦); ಸುಧನ್ವಂಗೆ ಮಲಗುತೆ ಸಚಿವನಿಂತೆಂದಂ (ಶೈಮಿರಾ್‌ 
೦೧-೩೧), ನೆಜಿ್‌ ಗುಯವಡೆದಿಹರ್ಕೆಲರು ನೊಂದವರಿಗೆ ಮಜಗಿ ಮುಂಗೆಟ್ಟಿ 
ಹರ್ಕೆಲರು (ಕನಿ. ೭. ಪ್ರೀತಿಸು: ಮಲುಗಿದಂ-ಕೂರ್ತಂ 
(ಕಮರ. ತಂ. ೨). ' ಮರಕು: ೪, "ಇಷ್ಟೆಲ್ಲ ಮಾಡಿದೆ... ಯಾರು ಹೆಣ್ಣು 
ಕೊಡುವವರು ಹೇಳಿ ಜಾತಿಗೆಟ್ಟವಳ ಮಕ್ಕಳಿಗೆ ?' ಎಂದು ಮರಕಿದಳು 
(ಮೂಕಕೃ. ೨೩೬). ಮರುಳು, : ೪. ಒಡತಿ. ಏನು ಮರುಕುತ್ತಿದ್ದೀರಿ ? 
ಈ ಗಳಿಗೆಯಲ್ಲಿ ಕಣ್ಣೀರು ಬಿಡಲಿಕ್ಕೆ `ನಿಮಗೇನಂಯಿತು ? (ಮರತು. ೭ಬಿ. 
ಮರುಗ್ಯು: ೫. ಮಾರುತಿಯ ಬೆರಳ ಲೀಲಾಮಾತ್ರದಿಂದೆ ಭೂತಳರುರುಳಿ 
ಮರುಗುತಿರೆ (ನಕಾರ. ೫-೩-೦೭). 
ಅವರು ಮರುಗಿದರು (ಕೂತಿ). 
[ದೇ.॥ ತಮಿ. ಮಯುಕುು ತುಳು. ಮರ್ಕುವ್ಯ; ತೆಲು. ಮಜುಗು, ಮರಗು, 
ಮರುಗು] 
ಮಜುಗುತ್ತ (ನಾ). ವಾಸಿಯಾದ ಮೇಲೆ ಪುನಃ ಬಂದ ಕಾಯಿಲೆ ; 
ವಂರುಕಳಿಸಿದ ರೋಗ : “ ಮಖುಗುತ್ತಂಬಡು ` ಪರಾ. 
[ಮಣು 4- ಕುತ್ತ] 
ಮಲುಗುತ್ತಂಬಡು (ಕ್ರಿ). ವಾಸಿಯಾದ ಕಾಯಿಲೆಯು ಪುನಃ ಬರು ; 
ರೋಗವು ಮರುಕಳಿಸು : ಆ ಸಿಂಹಂ ಮಜುಗುತ್ತಂಬಟ್ಟು ಗೊಂಕಲಿ 
ಕಬ್ತಿಯಂ ಬಯಸಿ ಬಾಯೊಜತು. ತನೆಗನಂಚರನಪ್ಪುದೊಂದು ನರಿಗೆ 
ದುಂ (ತತ. ೨೪3-೦೯). [ಮಲುಗುತ್ತ 4 ಪಡು] 


ಸು; 


0-೪). 


0೫-೬). 


೬. ಆ ಬಡವನ ಕಪ್ಪವನ್ನು ಕೇಳಿ 


ಮಣುಗುಹ 


ಮಹುಗುಹ (ನಾ)- (ಮಾಡಿದ ಪಾಪಕಾರ್ಯಕ್ಕೆ ಪಶ್ಚಾತ್ತಾಪ ಪಟ್ಟು) 
ದುಃಖಪಡುವಿಕೆ ; ಪರಿತಪಿಸುದಿಕೆ: ದೋಷವನಾರೋಪಿಸುವುದು 
ಮಾಡಿ ಮಾಡಿ ಮಜುಗುಹ (ಪಶ್ಚಾತ್ತಾಪ, ಅನುತಾಪ) (೫. ೪. 

[ ಮಜುಗು 2. ಹ್ಮ (ಇ -ಪ್ಪ)] 

ಮಟುಚಲು. ಮರಚಲು. ಮರುಚಲು (ನಾ)- ೧. ಮೊದಲ ಮಗುವಿನ 
ನಂತರ ಹುಟ್ಟಿದ ಮಗು : ಎರಡನೆಯ ಮಗು : ಮಜುಚಲಾತನನವನ 
ನೀವೆನು ನೆರಹಲಾಣಕಿನು ಕೂಳನೆಂದಳು ಕುಂತಿ ನಸುನಗುತ (ಸಂಠಶ. ೨೩-೩೪) - 
ಮರಚಲು ; ೧. ನಾನು ಚೊಚ್ಚಲು, ನಮ್ಮ ನೀಲಕಂಠನೇ ಮರಚಲು 
(ಹರಣ. 000). ಮರುಚಲು : (ಗು). ೨. ಎರಡನೆಯ; ದ್ವಿತೀಯ: 
ಬಿಸಿಗೆ ಬೆಚ್ಚಿದ ಎದೆಯು ಮರುಚೆಲ ಬಸಿರಿಯು ಬಯಕೆಗೆ ತಗುಬಗೆ 
ಯಾಗುತಿರೆ ಕನಸಿಗು ಹೊಳಿಯದ ಬರಸಿಡಿಲೆರಗಿತು (12೧೭, ೦-೯೦) ; 
ವಸುಮತಿ ಈಗ ಮರುಚಲ ಬಸಿರನ್ನು ಹೊತ್ತು ಗಾಸಿಯಾದಳು (ಮಕ್ಕಮ- 
80); ಈ ಮಗುವನ್ನು ಹೆತ್ತೆ ಎರಡನೇ ವರ್ಷದಲ್ಲಿ ಮರುಚಲು 
ಹೆರಿಗೆಯಲ್ಲಿ ಆಕೆ ತೀರಿಕೊಂಡಿದ್ದಳು (ನೂನಂ. ೬೯). 

ಮಲುಚಲು ಮಗ, ಮರುಚಲ ಮಗ ಎ ಎರಡನೆಯ ಮಗ; 
ಹಿರಿಯನಲಿ ಜನಕಂಗೆ ಮೋಹವು ಕಿಅಿಯನಲಿ ಕಡುಮೋಹ ಜನನಿಗೆ ನಿರುತ 
ಮಜುಚಲು ಮಗನು ದೇಸಿಗನಾಗಿ ಚರಿಸುವನು (ಸಂರಶ” ಕರ- ೩೦೦-೩೯); 
ಇವುಗಳಲ್ಲಿ ಎರಡರಲ್ಲೊಂದು ಪಾಲು ಚೊಚ್ಚಲು ಮಗನು, ಮೂರ 
ರೆಲ್ಲೊಂದು ಪಾಲು ಮರುಚಲ ಮಗನು... ತಕ್ಕೊಂಡು: (ಮುಂ. 
8-0೬); ನನ್ನ ಮರುಚಲ ಮಗ ಇದೇ ವರುಷ ಮುಲ್ಕೀ ಆದ (ಕಕ್ಕಕ್ಕ. ೪). 
[ಮಜ್ಮು * ಆ ಸೂಲ್‌] 

ಮಜುಜವಣಿ 'ಮಜುಜೀವಣಿ' ನೋ. 

ಮಣುಜೀವಣಿ, ಮರುಜೀವಣಿ, ಮರುಜೇವಣಿ. ಮಜುಜವಣಿ, ಮಣು 
ಜಿವಣಿ, ಮಜುಜೇವಣಿ, ಮಜುಜೇವಣೆ (ನಾ). ಸತ್ತವರನ್ನು ಪುನಃ 
'ಬದುಕಿಸುವುದೆಂದು ನಂಬಲಾದ ಒಂದು ಬಗೆಯ ಔಷಧೀ ಸಸ್ಯ; 
ಸಂಜೀವಿನಿ : ಹೋದ ಜೀವಕ್ಕೆ ತನ್ನ ಕರುಣವೆಂಬ ಮಟುಜೀ [ಣ 39.ಜ] 
ವಣಿಯ ಹಿಂಡಿ ಎತ್ತಿದನು (ಏನ. ಕ. ೪೭೭-೦೦೩೩) : ಪಂಚಾಕ್ಷರಿ ಮಟ್ಟು 
ಜೀವಣಿಯ ಚಿತ್ರ ಶ್ರೋತ್ರದೊಳು ಧಾರೆಯನೆಲ್‌ಯಲು ಆತ ನಿನ್ನಂತೆ 
ಕಾಣಾ (ರೀಉಳ. ೯0-0೫) ; ಈ ಸುಷೇಣನು ಹಿಂದೆ ಪನ್ನಗಪಾಶದಲ 
ರಾಘವನ ರಣದಲ್ಲಿ" ವಾಸಮಂತಕ ಬಿಗಿದ ದಿನ ಮುಜೀ(ಕಾಕಾಂ. ಜೇ) 
ಪಣಿಗಳೆಂಬ ಔಷಧವ ಹೇಳಿದನು (ತೊರರಾ- ೬-೬೬-೩೫). ಮರುಜೀವಣಿ : 
ಹೊರೆಗಿಗೆ ಬರಿಮಳೆ ಸಂಜೀವಿನಿಯಂ ಒಳಗಾ ಕರುಣೆಯೆ ಮರುಜೀವಣಿಯು 
(1ರುಕ್ರಾ- ೪9-00) ; ಅಕ್ಕನಿಗೆ ಶ್ರೀಶೈಲದ ಕಲ್ಲು, ಮರ, ಗಿಡಗಳಿಲ್ಲ ಪರುಷ, 
ಕಲ್ಪತರು, ಮರುಜೀವಣಿಗಳಾಗಿ ತೋರಿದವು (ಕರ್ನಾಕ. ೭೬): ಮರು 
ಜೀವಣಿಯ ಮರಗಳ ಸಾಲುಗಳು ಮರಣಬಾಧೆಯು ದೂರ (ಸಿದ್ಧಪು- ಒಟ). 
ಮರುಜೇವಣಿ: ವರ ಜಗನ್ಮೋಹನೆಮ ಯು 3 ನಂಗಸ್ಥರಣ 
ಬೀಜಾಕ್ಷರಿ ವಸಂತನ ಹರಣ ಮರುಜೇವಣಿ ಜಯಂತನ ವಿಜಯ 
ನಿಜಲಕ್ಷ್ಮಿ ನೆರೆ ನಿರೀಕ್ಷಿಸಿ ನಲಿದು ಕುಳಿತಳು (600ಕ. ೦೦-೩೪). 
ಮಲುಜವಣಿ ; ಮರಣವುಳ್ಳ ವರಿಗೆ ಮಜುಜವಣಿ ಸಿಕ್ಕುವುದೇ 
(8650. ೨36-003) ; ಇಂದ್ರಜಿತುನಿಂ ರಾಮನೊಳೆಗಾಗಿ ಮಡಿದೊಡಾ 
ಜಾಂಬುವಂ ಹನುಮರಗ್ಗಳದ ಮಜುಜವಣಿಯ ತಂದೆಬ್ಬಿ: ಸಿದ ಬಳ್ಳಿ 
ಮರಳಿ ಯಂದ್ಹೆಂಗೆಯ್ದರು (ಕಕ್ಕೆ ಫು. ೩-00-80) ; ಮರೆಣವುಳ್ಳೆರ್ಗೆ ಮಜುಜ 
ವಣಿ ಕಾಣಿಸದವೊಲು . , , ಚೊಂತಲಾಡೇವಿಯರು ನನ್ನ ಕಣ್ಣೆ. ಕಾಣಿಸದ್ರೆ 
ಗುಪ್ತದಿಂದಿರ್ದು (ಶ್ರಶುಶ್ರಿ- 6-೯೯) ; ಮಲುಜವಣಿ ಮಾಣಿಕವ ಪಾಸಚಿಕ 
«೬೬ ಸಸಿಗಲ್ಲೋಡು ಮೆಜ್‌ಗುಮಾ ಗಿರಿತಟದೊಳ್‌ [CT ೩-೩೦). 
ಮಖಜೆವಣಿ : ಸುರಭೂಜಾರಾಮದಿಂದಂ ಮುಜುಜಿವಣಿಯ ಪುಂಜಂಗಳಿಂ 


೭೦೨೪ 


36 


40 


48 


ಮಜುದಲೆ 


೨ ಎ ರಾಜಿಸಿತ್ತಾ ನಿರುಪಮವರಶೈಲಂ (ಐದ: 0೨-030). ಮಲು 
ಜೇವಣಿ; ನಾನೇನು. ಅಮೃತವ ಸೇವಿಸಿದೆನೆ ಆನು ಮಹುಜೇವಣೆಯ 
ಕೊ೦ಡೆನೆ (06, 6);  ಮಜಜೇವಣಿಯನರಿ ಸವಿದಮ್ಯತಮಂ 
ಕುಡಿದಂತೆ, , , ಭಾಸುರ ಮರಣುಸಿಯಂ ಹೊಕ್ಕನುತ್ತಮನೃಪಂ' 
(ಹಕಕಾ- 00-48); ಸುರಭಿಗಳ ನೆರವಿಯಂ ಪರುಷದ ಸಣಾಯ ಮಲು 
ಜೇವಣಿಯ ಮಡಲ. . . ತೋಟ್‌ದಂ ವೃಶ್ಚಿಕಾರೊಧನಂ (ಸಿದರಾ- ೩-೪); 
ಆರೂಢದಕ್ಷರದ ಮಜುಜೇವಣಿಯ ಹಿಂದೆ ನೀರು ವಜ್ರವೆಯಕ್ಕು 
(06, 46-೬0). ಮಜುಜೇವಣೆ : ೧. ರಣದೊಳಳಿದ ಸಮಸ್ತ 
ವಾನರಗಣವನಪರಬ್ರಹ್ಮ ಮಜುಜೇವಣೆಯ ತಂದೆಬ್ಬಿಸಿದನು (ತಣ. 
೬-೩೬ 4444); ಮರಣವುಳ್ಳೆವರಿಗೆಯಂ ಮಜುಜೇವಣೆ ಸಿಕ್ಕದಂತೆ ... 
ಶರಣರ ನಿಲುಗಡೆ ಆರಿಗೂ ಸಿಕ್ಕದೆಲು (ಕಸೊ: 1, ೨೬೬)- :" ಜೇವಣ್ಮಿ' 
ಪರಾ. 
ಮಲುಜೇವಣೆಯ ಹಣ್ಣು, ಮಲುಜೆವಣಿಯ ಹಣ್ಣು ಸತ್ತವರನ್ನು 
ಬದುಕಿಸುವುದೆಂದು ನಂಬಲಾದ ಒಂದು ಔಷಧೀಸಸ್ಯದ ಫಲ: 
ಮಜುಜೇ [ಶಾಕಾಂ- ಜ]ವಣಿಯ ಹಣ್ಣ ಮೆದ್ದು ಮರಣವಾಯಿತ್ತ ಕಂಡೆ 
(550, ೦೦-೫೫೬); 50 (ಕರಿಯ) ದಾನವನ ಶಿರದಲ್ಲಿ ಮಳುಜಿವಣಿಯ 
ಹಣ್ಣಿಪ್ಪುದೆ. ಕಂಡೆನಯ್ಯ (ರ್ಲಕ: ೦೪೪-೫೧೦) p ಈ ಉಲ್ಲೇಖ 
ಅನಂಮಾನಾಸ್ಟದವಾಗಿದೆ. - ಮೇಲೆ ಕೊಟ್ಟಿರುವ ಬಹುಪಾಲು 
ಪ್ರಯೋಗಗಳಲ್ಲಿ. ಸಾಮಾನ್ಯರೇಫವೇ ಇದ್ದು ಕಾಲದೃಷ್ಟಿಯಿಂದ 
ಶಕಟರೇಫವನ್ನಾಗಿ ತಿದ್ದಿದೆ.. ಈ ಶಬ್ದದ ಸ ಸ್ವರೂಪದಲ್ಲಿ ಜೀವನಿ, 
ಜೀವಿನಿ ಎಂಬ ಸಸ್ಯದ ಹೆಸರಿನ ಶಬ್ದಗಳು, ಮಣಿ (ಗರುಡಮಣಿ 
ಎಂಬಲ್ಲಿರುವಂತೆ) ಎಂಬ ಔಷಧದ್ರವ ದ ಒಂದು ರತ್ನವೂ ಕವಿಗಳ 
ಮನಸ್ಸಿನಲ್ಲಿದ್ದ ಭ್ರಮೆಯಿಂದ ಈ ಶಬ್ದಗಳಲ್ಲಿ ಕೆಲವು ಸೃಷ್ಟಿಯಾ 
ಗಿರಬಹುದು. ಆದುದರಿಂದ ಅವುಗಳನ್ನು ನೆನಪಿನಲ್ಲಿಟ್ಟು ಈ 
ಕೆಳಗೆ ಕೊಟ್ಟಿರುವ ವ್ಯತ್ಪತ್ತಿಯನ್ನು ಸೂಚಿಸಲಾಗಿದೆ. 
[ ಮಜ್ಮು 4 ಆ ಸಂ, ಜೀವನ ] 

ಮಜುಜೀವಣಿಗೆ, ಮಂಜುಜೇವಣಿಗೆ (ನಾ). ಮಮಿಜೀವಣಿ ; 
ಮಡಿವವಗೆ' ಮಖುಜೀವಣಿಗೆ ದೊರೆಯಲೊಲ್ಬದೇ ಬಿಡುವನೇ (೫ ಣಾ: 
೨೯-೮). ಮಜುಜೇವಣಿಗೆ : ಜೀವವಿಯೋಗ ತನುವಿಗಿ ಮುಟ್ಟ 
ಮಜುಜೇವಣಿಗೆ ಬಂದಂತೆ . . . ಗೋರಕ್ಷನಲ್ಲಿಗೆ ಬಂದ ಪ್ರುಭುರಾಯ 
(ಶ್ರಶು ೦-೦೪); ಆ ಪ್ರರಡ ಗುಲ್ಮಗಳೆಲ್ಲ ಮುಜುಜೇವಣಿಗೆ (ಗುರುಕಾ, 
೨-೨೪; ಅಂಧಕೆಂಗೆ ಕಣ್ಣು ಬಂದಂತೆ , . . ಮರಣುಳೈವಂಗೆ ಮಜು 
ಜೇವಣಗೆ ದೊರೆಕೊಂಡಂತೆ . . , ನೀವೆನ್ನ ಕರಸ್ಕಲಕ್ಕೆ ಬಂದ ಫಲವು 
ಇಂತುಂಟಯ್ಯಾ (6808, ೨೯-೭): 'ಜೇವಣಿಗೈ' ಪರಾ. 

[ ಮಣುಜೀವಣೆ ತ್ಯಾ ಗೆ] 

ಮಣುಜೆವಣಿ 'ಮಜುಜೀವಣಿ' ನೋ. 

ಮಟಜೇವಣೆ 'ವಂಜುಜೀವಣಿ' ನೋ. 

ಮಜುಜೇವಣಿಗೆ 'ಮಹುಜೀವಣಿಗೆ' ನೋ. 

ಮಜುಜೇವಣೆ "ಮಹುಜೀವಣೆ' ನೋ. 

ಮಣುತ್ತರ (ನಾ). ಎದುರುಮಾತು ; ಪ್ರತ್ಯುತ್ತರ ; ಎದುರು 
ಜವಾಬು; ಎಲವೊ ನೀನೆಮ್ಮೋಳ್ಳ ಯತ್ನರವನಾಡಿದೈ (ನಕ್ಕಿತು -33-00)- 
"ಮಾಚುತ್ತರ' ಹೋ. 

[Pp ಇದು ಛಂದಸ್ಸಿಗುಗಿ ಮಾಡಿಕೊಂಡಿರುವ ರೂಪ] 

ಮಜಿದಲೆ (ನಾ). ಮತ್ತೊಂದು ರೂಪ; ಬೇರೊಂದು ರೂಪ: 
ಮೃಗಾಂಕನ ಮಂಜುದಲೆಯೊ ಮೇಣೆನಲು ರಥ ಹೊಳೆದಿಳಿದುದಂಬರದಿ 
(ಕುನ್ಮಾಲ, ೭-೦೨). [ಮಜ್ಕು + ತಲೆ] 


aR 


ಮಲುದಿನ 


ಮಜುದಿನ, ಮರುದಿನ (ನಾ). ಮಾರನೆಯ ದಿವಸ; ಮುಂದಿನ 
ದಿವಸ: ಮಜುದಿನಮಾ ಪೊತ್ತಬ್ಬನಮಜ'ಕೆಯ ನೀರೂಟ ತಂಬುಲಂಗಳ 
ಮಾತಂ ಶೋಿದು .. 
ಮಜುದಿನವು ಆದಿನಂದಿಗೆ ಕುಸುಮನವಮೂಲೆಗಳನಿತ್ತು (0%ಕ್ರ. 
ತಿ-೩0); ನಿಗಮಪವಿತ್ರಜಲಪಾವನನು ಮಜುದಿನ ಯಜ್ಞ ದೀಕ್ಷಿತನಾ 
(೫೫. 2೭), ಮರುದಿನ: ಹಿಂದಿನ ರಾತ್ರಿ ಬಂದು ಇಳಿದು 
ಕೊಂಡಿದ್ದೆ ಅತಿಥಿಯನ್ನು ಮರುದಿನ ಬೆಳಗ್ಗೆ ಹೀಗೆ ಕುಶಲಪ್ರತಶ್ನೆ ಕೇಳಿ 
ಮಾತುಡಿಸುವುದು ಆನೂಚಾನವುದ. ಪದ್ಧತಿ (ನಂಟರು. 90) ; ಮರುದಿನಂ 
ಬೆಳಗಿನಲಿ ಚಿತ್ರೆಯಾಣತಿಯಂತೆ ಬೀಡುತೆಗೆದುದು ಕಟಕಮೆಳ್ಲು ನಡೆದುದು 
[ಮಚ್ಚು + ದಿನ] 


- ಓದುತ್ತಮಿರ್ಪುದು (ರರ್ಕಾಮ್ಮ, ೧-೦೩೬): 


(339 on. 21-0890). 


ಮಜುದಿವಸ, ಮರುದಿವಸ (ನಾ). =. ಮಜುದಿನ: ಮಜುದಿವಸ 
ಮಿರ್ವರುಂ ಪುಳ್ಳಿಗೆ ಪೋದಲ್ಲಿ (£ಣ್ಗಾಣ: ೩೬-00); ಮಲಿುದಿವಸಂ 


ನೇಸಣು ಮೂಡೆ (ಅಂತ್ರ, ೦೨-೭೪೪); ಮರ್ಯಳಂ ಪಡೆವೆನೆಂದಂ ಮರ್ದಂ 
ಕುಡಿದ ಮಜುದಿವಸಕ್ಕೆ ಗಂಡಂ ಸತ್ತಂ (ಛರ್ಯಾಕ್ಕು. ೨-೪0. ಮರು 
ದಿವಸ: ಮೃರದಿವಸ ಎಂದಿಗಿಂತ ಮುಂಚೆ ಎದ್ದು . . . ಹೋದವನು 
ಹಿಂದಿರುಗಿದ್ದು ಸಂಜೆಯೇ (ಸನತ- ೪0). [ಮಜ್ಜು * ದಿವಸ] 

ಮಲುದೆವಸ (ನಾ). ಎ ಮಜುದಿನ ; ಇರುಳ್‌ ಕಂಡ ಕನಸಂ ಮಜು 
ದೆವಸಂ ನೆನೆವಂತೆ (80ಶ- 5-8 ೫); ದಜ್ಜುದೆವಸಂ ಯಾಮಿನೀವಿರಾಮ 
ಮಪ್ಪುದುಂ ಪ್ರಯಾಣಭೇರಿಯಂ ಪೊಯ್ಸಿದಾಗಳ್‌ (ಶುಶತ೦- ೦೨೬-೧೯); 
ಆ ಮಂುದೆವಸದಲಿ ಮಕ್ಕಳುಗಳೆಲ್ಲರ ಕರೆಸಿ. . . ನುಡಿದನು ಕುಮಾರರಿಗೆ 
(ಸಂರಶ. ೦೮-೮೪)- [ಮಚ್ಚು 4. ದೆವಸ] 

ಮಜುದೊತ್ತು (ನಾ). ಎಲ್ಲರಿಗಿಂತ ಕೀಳಾದ ತೊತ್ತು ; ದಾಸಾನು 
ದಾಸ : ದಾಸಿಯ ವರ್ಗದಲ್ಲಿಪ್ಪೆನು ಶಿವಶರಣರ ಮನೆಯಲ್ಲಿ... ಅವರ 
ತೊತ್ತಿನ ತೊತ್ತಿನ ಮಜುದೊತ್ತಿನ ಮಗನೆಂದು ಕೂಡಲಸಂಗಮದೇವ ಇತ್ತ 
ಬಾಯೆಂದೆತ್ತಿಕೊಂಡನು (045. ೪೬೨), ಪ್ರಭುದೇವರ ತೊತ್ತಿನ ತೊತ್ತಿನ 
ಮಳುದೊತ್ತಿನ ಮಗಳಾದ ಕಾರಣ ಜ್ಞಾನಪ್ರಸುದವ ಕೊಟ್ಟನು 
(ಮಶಾರೇ- ೨- ೬8-09). [ಮಟ್ಟು ೬ ತೊತ್ತು ( ಇತೊಬ್ಬು)] 

ಮಲುಭವ (ನಾ). ಮುಂದಿನ ಜನ್ಮ ; ಪುನರ್ಜನ್ಮ : ಬಸಂತದೊಳ್‌ 
ಕಳಿಕೆಗರ್ಚಿದ ಕೋಗಿಲೆಯಂತೆ ಬಿಚ್ಚತಂ ನಲಿವುದು ಕಂಡರಾರ್‌ ಮಟುಭವಂ 
ಗಳನಿಲ್ಲಿ ವಿಯಚ್ಚರೇಶ್ವರಾ (8ರಫು- ೨-೯) ; ಬೆಕ್ಕು ಪಾಲನಲ್ಲದೆ ಮೇಲಣ 
.ಸುಿಡಿಯಂ ಕಾಣದೆಂಬಂತಿಲ್ಲಿಯ ಸುಖಮನೆ ಬಗೆದೆಯಲ್ಲದೆ. ಮಜ್ಜ: 
ದೊಳಾದ ಮಹಾದುಃಖಮಂ ಬಗೆದೆಯಿಲ್ಲಂ (ರರ್ಮಾಮ್ಮ- ೩-೦೨೪). 

[ಮಲ್ಲು + ಭವ] 

ಮಟುಮಾತು  ಮಲುವಾತು' ನೋ. 

ಮಟುಮಾತುಗುಡು " ಮಜುವಾತುಗುಡು ` ನೋ. 

ಮಜುಮಾತುಗೊಡು ' ಮಜುವಾತುಗುಡು ` ನೋ. 

ಮಣುಮೆಟ್ಟು (ನಾ). ಮತ್ತೊಂದು ಹೆಜ್ಜೆ; ಮುಂದಿನ ಹೆಜ್ಜೆ : 
ಕಂಡವಂ ಮಣುಮೆಟ್ಟ ಮೆಟ್ಟಲೀಯಜಿಯೆಸುವ ಕಂಡವಂ ಹುಟ್ಟಿ 
ಹೊಂದಲ್ಕೀಯದಂತೆಸುವ ಕಂಡ ಮೃಗಮೊಂದುವೂ. ತಪ್ಪವಾತನ 
ಮುಂದೆ (ಕಣ್ಮರೆ. `ರೇ. 056-00)- [ಮಲು 4- ಮೆಟ್ಟು] 

ಮಣುಮೆಯ್‌, ಮರುಮೈ (ನಾ). ಇ ಮಜುಭವ : ಈ ಭವದಿಂದಮಾದ 
ವಾಸನೆ ಮಖುಮೆಯ್ಗಮಕ್ಕುಂ (೪೧೪. 9-33); ಮಜುಮೆಯ್ಯೊಳಾದೊಡಂ 
ಪತಿಯೆನಗಕ್ಕೆ ಲಕ್ಷ್ಮಣಂ (ಕುರಾನೂ. 6-6); ಮಜುಮೆಯ್ಯೊಳೀ ಬನ್ನಮಂ 
ಕಾಣಲ್ಬುರದಂತು ಕರುಣಿಸಯ್‌ 1 (ಣನುಕ್ಕ. ೭೬-4). ಮರುಮೈ 
ಪ್ರೇಮವು ಹತವಾಗಿರೆ ವಿಕಲ ಮರುಮೈ ಮಾಡುವುದೇ ಸಫಲ ? (ಅರಳು, 
0೯೭-00). [ಮಣ್ಮು 4 ಮೆಯ್ಸ್‌] 


೭೦೨ 


10 


40 


೫ ಮಜವಕ್ಕ 

ಮಣುಮೊನೆ (ನಾ). ದೇಹಕ್ಕೆ ಒಂದು ಕಡೆಯಲ್ಲಿ ನಾಟಿ, ಮತ್ತೊಂದು 
ಕಡೆಯಿಂದ ಹೊರಗೆ ಕಾಣಿಸಿಕೊಳ್ಳುವ ಬಾಣ ಮುಂತಾದ 
ಆಯುಧಗಳ ತು ಮದನನ ಸರಳ ಮಜುದೊನೆಗಾವನಂತಃಕರಣ 
ನೆಟ್‌ ಕಳೆದಳಿಸದು (ಕರ್ಮಾ. 08-0೬); ಮುಳುಗಿದಂಬಿನೆ ಮಲುಮೊನೆಯ 
ಮೈಗಳ ಮಹಾರಥರಾಜಿ (ಕುಪ್ಮಾರ್ರೋ. 37೨೭). [ಮಟ್ಟು 4 ಮೊನ್ನೆ] 

ಮಜುಮೊನೆಗಾಣ್‌ (ಕಿ): ದೇಹಕ್ಕೆ ಬಾಣ ಮುಂತಾದ ಆಯುಧಗಳ 
ತುದಿಯು ಒಂದು ಪಾರ್ಶ್ವದಲ್ಲಿ ನಂಟಿ. ಮತ್ತೊಂದು ಪಾರ್ಶ್ವದಿಂದ 
ಹೊರಗೆ ಕಾಣಿಸಿಕೊಳ್ಳು : ಅಂಬನೆ ತೆಗೆದು ಪೊಸಗಾಯದಿ ಬಸವಳಿದು. 
ಮತ್ತವನಂಗವನಿಜ್‌ದಳು ಮಟುಮೊನೆಗಾಬುತಲ್ಲಿ ($6೧: 0೩೬೯-೮೦೪); 
ಮಹುಮೊನೆಗಂಡ ಬಾಣಂಗಳೆದೆಯಿಂದ ಸುರಿವ ಬಿಸಿನೆತ್ತರೇಜುಗಳ , , , 
ಹಂದಿಯನು ಕೌಶಿಕ [ಕಂಡನು (137. ೩-೬೦) ಮಟುದೊನೆಗಂಡ ಪುಷ್ಪ 
ಶರದೊಂದು ಸುಘಾಯದ ನೋವಿನಿಂದವೂ ಮೊಟ್‌ಯನು (ತಪ್ನೆತಾ, ವಳ). 

[ಮಳುಮೊನಿ 4 ಕಾಣ್‌] 

ಮಳುಮೊನೆಗೊಳ್‌ (ಕ್ರಿ), ಎ ಮಜುಮೊನೆಗಾಣ್‌ : ಭೂಪತಿ ಕೋಲು 
ಮಲುಮೊನೆಗೊಂಡವೋಲ* ಮಟುಗಿದೆನು ಚಿತ್ತೆದಲಿ (ಕುವ್ಮಾರ- ೨೩-೩೦) ; 
ಕಾಮನ ಕೋಲು ಮಜುಮೊನೆಗೊಂಡುದೆಂಬೊಂದೂಳಿಗದ ಮಾತುಗಳ 
ಶಿವಶಿವ ಮನದ ಬಯುಕೆಯನು ಪಾಲಿಸುವೆ (ಸಾಗ. ೩-9-0)» 

[ಮಲುಮೊನೆ _. ಕೊಳ್‌,] 

ಮಜುಮೊನೆದೋಜು (ಕ್ರಿ). ಇ ಮಹುಮೊನೆಗಾಣ್‌ : ತನ್ನೃನೂಜಂಬ 
ನೊಂದುಬಾಣದವಿ ಹಾಜರಿಕ್ಕಿದನು ' ಪೇರುರದಲ್ಲಿ ಮಜುಮೊನೆದೋಟ 
ಲೆಚ್ಚಾಡುವನಹುದೋ (ಕೋಜಕ. ೩೫-೩9) . . [ಮಜುಮೊನೆ 4+ ತೋಜು] 

ಮಜುವಂಕ “ ಮಜುವಕ್ಕ ' ನೋ. 

ಮಲುವಕ್ಕ, ಮಜುವಂಕ (ನಾ). ೧. ಎದುರುಪಕ್ಷ: ಪ್ರತಿಪಕ್ಷ: ಶತ್ರು 
ಪಕ್ಷ: `"`ಮಣುವಕ್ಕಂ ಶತ್ರುಸೈನ್ಯಾಪ್ವಯದೊಳಿ” (1ರ. 10); 
ಮಳುವಕ್ಕದವರೆ ಮೆಯೆಯ್ಯಮ್ಯಾಗೆ ಎಚ್ಚೋಡಿಸಿ ಆ, ಕಯ್ಯಂ ಗೆಲ್ಲು 
(ಎಳೆ 11017 ಸೊರೆಂ. ೦೦-ಟು ಸು. 800); ಗುರು ಗುರುಪುತ್ರ . . . ನದೀ 
ಸುತರೆಬ ಸಂದ ಬೀರರೆ ಮುಜುವಕ್ಕಮಣ್ಣ ನೊಡಾರ್ವರೆ ಕೊಸು 
ಗಳೆಂಬ ಶಂಕೆಯುಂ ಪಿರಿದೆನಗೀಗಳುದಪುದು (ಶರಾ. ೦೦- 
ಬಜುಗಯ್ಯೊಳೊಂದೆ ಮೆಯ್ಕೊಳ್‌ ಮಜುಶಕ್ಕಮನಿಕಿ ಗೆಲ್ವುಸಿಂಹೋದರನಂ 
ಸಜಿಗೊಂಡುಯ್ದಂ ಕೃಷ್ಣಂ (ಶಂರಾಶಾ- ೬೬). ೨. ಶತ್ರು; 
ಹಗೆ ; ಪ್ರತಿಸ್ಪರ್ಧಿ; ತಿಂಗಳ ಪಡಿಚಂದ್ರ೦ ಕಮಲಂಗಳ ಮಲು 
[ವಕ್ಕಮಮರ್ದ] ಪಿಳಿಗೊಳನಾ ಚೆಲ್ವಿಂಗಿದೆ. ದಾಯಿಗಮೆನೆ ಲಲಿತಾಂಗಿಯ 
ನಗೆಮೊಗದ ಪೋಲ್ವ್‌ಗೆಣೆ ಪೆಜವೊಳವೇ (ಗರಯ. 6-3೩); ಕೊಗ್ಗಿ ಯೊಳಿಡಿದ 
ಕತ್ತುರಿಯ ಪಂಮಳಕ್ಕೆಳಸಿ ಕರ್ಣಪೂರದೊಳ್‌ ಬಳಸುವಳಿಗಳೊಳ್‌ 
ತಡಂಗಲಸಿ ಮಂಡಳಿಸುವ ಕಟಾಶ್ವಕಿರಣಮಂಬರಿಗೆ ಮಲುವಕ್ಕಮಾಗೆ ನೀಲ 
ಮುತ್ತಿನೋಲೆಯಂ ತುಡಿ (ನರ್ನಶ್ರಿ- ೭-೯ ನ). ಮಜುವಂಕ. 

ಮಜುವಂಕಭೈರವ -ಶತ್ರುಪಕ್ಷಕ್ಕೆ ಭೈರವನಂತಿರುವವನು ; ಒಂದು 

ಬಿರುದು; ಮಾರ್ಬ್ವಲಮಲ್ಲ ಮಜುವಂಕಭೈರವ ಅಯ್ಕಣಪುತ ) (೧. 
vi, 350, 904-03 98). ಮಪಕ್ಕದಲ್ಲಲಂ ಎ ಶತ್ರುಸೈನ್ಯಕ್ಕೆ 
ಭಯವನುಂ.ಟುಮಾಡುವವನು : ಚಾಲುಕ್ಯ ಅರಿಕೇಸರಿಯ ಒಂದು 
ಬಿರುದು :- ಚಾಳುಕ್ಕವಂಶೋದ್ಭವಂ ಶ್ರೀಮದರಿಕೇಸರಿ . ,. ಸಂಸಾರ 
ಸಾರೋದಯಂ ಮಜುವಕ್ಕದಲ್ಲಟಂ ನೋಡುತ್ತೆ ಗೆಲ್ವಂ (ಕಂಶಥಾ-೦-೦೫ ತ). 
ಮಜುವಕ್ಕಮಾರಿ ಎ ಶತ್ರುಗಳಿಗೆ ಮಾರಿಯಂತಿರುವವನು ; ಒಂದು 
ಬಿರುದು: ಮಜುವಕ್ಕಮಾರಿಗಳುಂ ಪರಸ್ವೀಪರಧನವರ್ಜ್ಜಿತರುಂ 
(೪4. 3೫» 84-64; 1135). ಮಲುವಕ್ಕರಾಮ ಎ ಎದುರುಪಕ್ಷಕ್ಕೆ 
ಪರಶುರಾಮನಂತಿರುವವನು : ಒಂದು ಬಿರುದು ; ಮಜುವಕ್ಕರಾವಂ. 


೨೦ 


ಮಹಜುವಗಲ್‌ 


ಕಾಯ್ದರ ಭೀಮಂ ದುರದೆಡೆ ರಾಮಂ (ಕ್ಮಕರಿ- 036, ೩೦-೦೪ ; 1056). 
[ಮಜ್ಮು 4 ಪಕ್ಕ] 

ಮಜುವೆಗಲ್‌. ಮರುವಗಲ್‌(ನಾ). - ಮಟಿದಿನ: ಆ ಪಗಲಂ ಕಳೆದಂದಿನ 
ಮಲುವಗಲಂ ನಡೆದೆತ್ತಿ ಬರುತುಮಿರ್ದಂ ಕಾವಂ (ಕೊಳ. ೦೯೮): 
'ಮಜುವಗಲುದಯದೊಳರಸಂ ತುಟುಗಿರೆ ಕಡುಹರಿಸಮಿರುಳೆ ಕನಸಂ 
ಫೆನಸೆಂದಯ್‌ಪಲ್‌' (38. ೩-000) ಮರುವಗಲ್‌ ; ಹುಲಿ ಮರುವಗಲ್‌ 
ಹೂವೀಡ ತೊಡವಿನಿಂ ಗಾಡಿಯಿಂ ನಡೆಯುತಿಹುದಾಳನೊಡವೆರೆದು (ಗ ಲರ" 
೮೯-0೭೩). [ಮಜ್ಮು - ಪಗಲ್‌] 

ಮಣುವರಸ (ನಾ). ಪ್ರತಿಪಕ್ಷದ ಅರಸ; ಶತ್ರುರಾಜ : ಚಲದಿಂ 
ಮಲೆವ ಮಲುವರಸರೆ ಪೊಸನಿತ್ತರೊಳ್‌ ಪೊರೆದ ನಿನ್ನ ಬಾಳಂತೆ 
ಒಳ್ಳುವೆಡೆದ ಕೆಂದಳಿರ್ಗಳಿಂ ಮಿಸುಗುವ ಆಸುಗೆಗಳೊಳಂ . , , ಬಿನದಕ್ಕೆ 
ಪಕ್ಕಾದ ಬನಮಂ ನೋಡಲ್ವೇಬ್ಟುದು (16. 60. [ಮಲು ಅನ್ನ] 

ಮಣುವಲಗೆ (ನಾ). ೧.. (ಪಗಡೆಯ ಹಾಸಿನಲ್ಲಿ) ಮತ್ತೊಂದು ಬಾರಿ 
ಆಡುವ ದ್ಯೂತ,-ಜೂಜು. 5. (ಆಲಂ) (ಯುದ್ಧದಲ್ಲಿ 
ಮಾಡುವ) ಮತ್ತೊಂದು ಅದೃಷ್ಟ ಶೆ ಪ್ರೆಯತ್ನ ತ ಫಲುಗುಣನ: 
ಕೂಡಾಡು ನಡೆ ಮಜುವಲಗೆಯನು ಭೀಮನಲಿ 'ಬೇಡಿನ್ನೆಂದನಾ ಶಲ್ಯ 
(ಉುನ್ಮಾಳೆ,.೦೬-೪೪)- [ಮಜ್ಮು -.- ಪಲಗೆ] 

ಮಜುವಸಲ. ಮರುವಸಲ (ನಾ). (ಜಿದ್ದುಳ್ಳ) ಶತ್ರು ; ಹಗೆ ; ವೈರಿ: 
“ ಮಜುವಸಲಂ, ಬೇರೆ, ಪಗೆ- ಈ ೩ ಶತ್ರು '' (ಕಕತಾ- ೩೭-೨೩6) ; 
“ಮಜುವಸಲನೆಂದು ಹಾರಡಿಯೆಂದು ಪಗೆಯಕ್ಕು ” (ಕಲ್ಮಕ್ಕಿ. ೩೯). 
ಮರುವಸಲ : ““ಮರುವಸಲನೆನೆ ವೈರಿ” (856-0/). [ದೇ.॥ ತೆಲು. 
ಮಾಾಜುಮಸಲು, ಮಾರ್ಮಸಲು _ ಎದುರಿಸು, ದ್ವೇಷಿಸು] 

'ಮಉವಾತು, ಮರುಮಾತು, ಮಜುಮಾತು (ನಾ). ೧. ಜವಾಬು; 
ಮಾರುತ್ತರ; ಪ್ರತ್ಯುತ್ತರ: " ಮಣುವಾತುಗುಡು ' ಪರಾ- 
ಮರುಮಾತು : ೧: ಆ ಗೆಳೆಯರೆನ್ನ ಕೇಳೆ, ಮರುಮಾತು ನಾನೇನು 
ಕೊಡಲಮ್ಮ ನಾಳೆ ? (ಕತ್ರಿ. 93-00); ಓಡ ಓಡೆಂದರಚಿ ಕರೆದೆ... 
ಇಲ್ಲ ಮರುಮಾತೆಲ್ಲ ಬರಿದೆ, ನನ್ನ ಕರೆ ಮೇಣಾಂ ವಿನಾ (೧೪೦೦. 83-೬3). 
೨ಿ.ಪ್ರತಿಯಾಗಿ ಹೇಳುವ ಮಾತು ; ಎರಡನೆಯ ಮಾತು ; ಬೇರೆಯ 
ನುಡಿ: ಅನರಲ್ಲಿರುವುದನ್ನಿಲ್ಲ ಮರುಮಾತಿಲ್ಲದೆ. ಒಪ್ಪಬೇಕಿಂದಿಲ್ಲ 
(ಸರೂ 8ಬ) ; ಬೇಕಾದಷ್ಟುದ್ದದ ಹೇಳಿಕೆಗಳನ್ನು ಹೊರಡಿಸಿ. 
, - - ಮರುಮಾತಿಲ್ಲದೆ ಮಂಕುಜನತೆ ಒಪ್ಪಿ ಕೊಳ್ಳುತ್ತವೆ. (ರೂಪಸಂ- sx). 
ಮಟುಮಾತು : ೧. ಎನ್ನ ಮಾತಿಂಗೆಲೆ ಕೌಂತೇಯ ಮಜುಮಾತನಿತ್ತು 
'ಮದೀಯ ಸರೋವರವ ಶೋಯವಂಂ ಕುಡಿ ಕೊಂಡುಯ್‌ (ಕತಕ. 6-೯) 
ಈತನ ಮಾತಿಂಗೆ ತಕ್ಕೆ ಮಜುಮಾತಂ ನುಡಿದೊಡಂಬಡಿಸಿ ಕಲ್‌ಪುವೆಂ 
(ಕಂಕತಂ. ೩೦-30) ಏನನಂಗನೆ ಮಡಿದಳೇನವಾಲಿಸಿದೆನಿದಕೇನು ಮಲುಮಾತು. 
(889- ೬-86)- ವ ಮಜುಮಾತಿಂಗೆಡೆಯಿಲ್ಲದಂತಿರೆ ನುಡಿದ ಪಡೆ ಮೆಚ್ಚಿ 
ಗಂಡನ ಗಂಡವಾತುಮಂ ನನ್ನಿವಾತುಮೆಂ ಮುರಾಂತಕ ಮೆಚ್ಚಿ (ಕಂಕರಾ: 
೩-೬೩: ನ); ಒಂದೆ ಮುಡಿ ಸುಕು ಹುಸಿಯಿಲ್ಲ ವೃದ್ಧರೊಳದೆಂತೆಂದಡಜುವತ್ತು 
ತುಂಬಿದೊಡೆ ಮಜುಮಾತು ಬೇಡೆಂದು ನಾಣ್ಣುಡಿಗಳುಂಟು (0m. 0-98) - 

ಮರುಮಾತಾಡು ಇ ಪ್ರತಿಯಾಗಿ ಹೇಳು,- ಮಾತನಾಡು: ಶಾಸ್ತ್ರಿ 

ಗಳು ತಲೆ ತಗ್ಗಿಸಿದರು, ಮರುಮಾತಂಡಲಿಲ್ಲ (ಕ್ರೀಳಾಡು.ಉ); ಆ ಮಾತಿನಿಂದ 
ಕಕ್ಕಾಬಿಕ್ಕಿಯಾಗಿಯೊ ಅಥವ) ನಂಬಲಾರೆದೆಯೊ ರೈತರು. ಮರುಮಾತಾಡ 
ಬಿಲ್ಲ (ಶುನಕ, ೨೬೪), [ಮಲ್ಲು 4 ಮಾತ್ಮು] 

ಮಜುವಾತುಗುಡು, ಮಜುಮಾತುಗುಡು, ಮಜುಮಾತುಗೊಡು 
(ಕ್ರಿ). ೧. ಪ್ರತ್ಯುತ್ತರವನ್ನು ಕೊಡು; ,ಜವಾಬುಹೇಳು ; ಆ 


೭೦೨೬ 


ಮಹುವಾಲ್ಕಿ 


ಬೆಮರುತ್ತುಮಿರ್ದ ಕರ್ಣನಂ ದುರ್ಯೋಧನಂ ಕಂಡು (ಹಂಪಲ. ೨-೪೨ ೮) 
ಅಜಾಯಿನಿದಂ ನಿನ್ನಿಂದಿನ ತೆಜನಂ ನೀನೆನಗೆಯೇಕೆ ಮುಳಿದಿರ್ದೆಯೊ 
ಮೇಣ್ಮಲುವಾತುಗಂಡದೆ ರವಿಸುತ ಮಜವಿಂದಿರ್ದಪೆದೊ (ಗಣಯ: ೩.೦೫): 
ಮಳುಮಾತೆಗುಡು: ೧. ಕೆಳದಿಯರುಂ. ಮೂರ್ಛೆಯಿಂದೆ 
ಟ್ವಜ್ಯಸಿ ಬೆಸಗೊಳೆ ಮಜುಮಾತುಗುಡದೆಯುಂ ಮನಂಗುಡದೆಯುಮಿರೆ. 
(60. ೩-೨೩ ನ); ಕಂದ ನಿಜಾನುಜರೆಲ್ಲಿದರೆಂದೆನ್ನಂ ಜನನಿ ಬಂದು 
ಬೆಸಗೊಂಡೊಡದೇನೆಂದು ಮಯುಮಾತುಗುಡುವೆಂ (ಗಾಯ 4-೬೬). 
' ಮಜುಮಾತುಗೊಡು : ೧. ಆ ಭಟ್ಟನೀ ದುಪ್ಪಂಗೆ ಮಜುಮಾತು. 
ಗೊಟ್ಟೊಡೇನಪ್ಪುದೆಂದುಸಿರದೆ. ನಡೆವುದುಂ (ತುತೂ. ಊ೩೦ಟಿಿ ೨. 
ಹೇಳಿದುದಕ್ಕೆ ಪ್ರತಿಯಾಗಿ ಹೇಳು ; ಮರುಮಾತಾಡು : ಅಂತೆಗೆಯ್ವ 
ಮೆಂದು ಮಜುಮಾತಾಗೊಟ್ಟಿ ಕ್ಸೈಿರ್ವರುಂ ಪುಳ್ಳಿಯೆ : ಪೊಜಸಿಯಂ ಮನೆಗೆ 
ತಂದ ಬಲಕ್ಕೆ ಕಾಷ್ಮಕೂಟಂ ಪೆಂಡಶಿಯನೆಂದಂ. (ಸಹ್ನಾಣ. ೬೬-0೨); 
ಮಜುಮಾತುಗೊಡದೀತನಂ ಕಾಡಬೇಕು (ಕತ್ರಿ. ೦೫-೦೦). 
[ಮಜುವಾತು *ಕುಡ್ಡು (< ಕೊಡು) ] 


38 ಮಲುವಾನಿಸ (ನಾ). ಎದುರುಪಕ್ಷಕ್ಕೆ ಸೇರಿದವನು ; ಹಗೆ ; ವೈರಿ: 


30 


ಮಜುವಾನಿಸಂ ಮೆಯ್ಕೇಜಂ ಕಂಡಗಿದು ಜೋಲೆ ಕೊಂದನದೊರ್ವಂ 


(ಕವ್ಮಿಕಾ- ೨6೩)... [ಮಜ್ಮು 4 ಮಾನಿಸ್ಕ ( ಮಾನುಸ) ] 


ಮಹುವಾರ್ಶೆ (ನಾ). ತಿರುಗಿ ಬಂದು ಹೇಳುವ ಸಮಾಚಾರ: ಈ 


ಮರುವಂಗಳಾರವೆಂದಾರಯಲೊರ್ವನಂ ಕಟಾಪಿ ಮಲುವರ್ತೆಗೇಳಲೆಂದು 
* ಅತಿಕುತೂಹಲನಾಗಿ ನಿಂದು (ಉಾರಂಉ- 88೭): [ಮಜ್ಜ 4 ವಾರ್ತೆ] 


ಮಖಖಮಾರ್ತೆಗೊಳ್‌ (ಕ್ರಿ). ಬೇರೆ ಬಗೆಯ ಬದುಕನ್ನು ಆಂಗೀಕೆರಿಸು ; 


ತನ್ನೆಯ ತಾಯ್ವಿರಾ ಸನ್ಟಾನಮ(ಂ)ಸುಳಿದು ಬಿಸುಟೋಂ ಮುಖುವಾರ್ತ್ತೆ 
ಗೊಳ್ಳ [ನ್‌] (89೩2. 22-1* 00-4; 861) - 
[ವಂಜ್ಯು 4 ವಾರ್ತೆ ಕೊಳ್‌] 


“| ಮೆುವಾಳು 'ಮಜುವಾಯ್‌' ನೋ. 


48 


ಮಾತಿಂಗೆ ಮಜುವಾತುಗುಡಲಅ್‌ಯದೆ ಪಂದೆಯಂ ಪಾವಡರ್ದಂತುಮ್ಮನೆ 


ಮಹುವಾಟು*, ಮರುಬಾಳು. ಮರುವಾಳು. ಮಟುವಾಳು (ನ್ಯಾ. ೧. 


(ವಿಧವೆಯಾದವಳು ಮಾಡಿಕೊಳ್ಳುವ) ಎರಡನೆಯ ಮದುವೆ ; 
ಪುನರ್ವಿವಾಹ : ರಜನೀನಾಥನೊಳೊಂದಿ ನಿಂದ . . , ಭಾಸ್ಕರಾತ್ಮಜ 
ನಿಂದಂ ಮಳುವೂಟ ಶಾಯ ಬಸಿಆ5ೊಳ್‌ ಬಂದಂ ವಿನೀತಂ (೫೫೫8. ೦೩-೨); 
ಕುಲವೆಣ್ಸೇಂ ಮಜುವಾಟ್‌ (ಉನ ೫), ಪ, (ವಿಧವೆಯಾಗಿದ್ದಾ) 
ಎರಡನೆಯ ಮದುವೆಯನ್ನು ಮಾಡಿಕೊಳ್ಳುವವಳು, -ಪುನರ್ವಿವಾಹ 
ವಾಗುವವಳು : ಅದಿದುವೆನ್ನಡೆ ಸೂಳಿಮದುವೆಗು  ಮಜುವುಟ 
ಮದುವೆಗಂ ಕುಜನ ಕುಳಿಕನ ರಾಹುವಿನುದಯನಮಭ್ಯುದಯಂ (ಲೋಕೋಶ, 
೨-೨೦) ಮರುಬಾಳು: ೧. "“ಮರೊಬಾಳು .._. ಎರಡನೆಯ ಲಗ್ನ” 
(ಉಾಶಕೋ- 45). ಮರುವಾಳು, ಮಲುವಾಳೆ : ೩ ಪುನರ್ಜನ್ಮ ; 
ಮಧ್ಯಸ್ಥಾನದ ಲೋಕಕೆ ಹೋಗಿ ಮಜುವಾಳನೆಆಯದ ಪರಿಯೆ ನೋಡಿರೇ 
46ರತ0 ೨೮೯-೦೩೦೦), 
ಮರುವಾಳನಿಲ್‌ ಎ ಮರುಮದುವೆಯಾಗು ; ಪುನರ್ವಿವಾಹವನ್ನು 
ಮಾಡಿಕೊಳ್ಳು : ಮುದಿಯ ಗೊಡ್ಡಿಯ ಮತಿಯ ಬಾಗಿಲಿದಟ್ಟಿ. 
ದ್ರಾಕ್ಷೆಯಣುಗಿಗೆ ಮೆಚ್ಚಿ ಮರುವಾಳ ನಿಂದೆ (೧೪೧. ೦೨೦-೩೦). 
ಮಲುವಾಟಕಾಂತೆ ಎ ಪುನರ್ವಿವಾಹವಾದವಳು; ಮರುಮದುವೆ 
ಯಾದವಳು : *"ದಿಧಿಷೂ ಪುನರ್ಭೂವೆನಲು ಮಟ್ಟಿವಾಬ ಸಾಂತೆಯಕ್ಕುಂ” 
(ssn. era). [ಮುಲು 4 ಬಾ] 
ಮಹುವಾಚಕ್ಕೆ (ನಾ). ೧, ಇನ್ನೊಂದು ಬಾಳು; ಬೇರೊಂದು ಬದುಕು. 
ವ. (ವಿಧವೆಯಾಗಿದ್ದು) ಮರುಮದುವೆ ಮಾಡಿಕೊಂಡವಳು ; 
ಪುನರ್ವಿವಾಹ ಮಾಡಿಕೊಂಡವಳು : ಮಜವಂಟಕ್ಕೆ ತಾನೆನಿಸುಗೆಂಂ 


ಮಜುವಿಡಿ 


ಘರ್ಮಾಂಶುಪುತ್ರಾಂಶದೊಳ್‌ (೫44. 33-೪); ಕನಿಷ್ಠಿಕೆ ಸಮಂತು ಮುಟ್ಟ 
ದಿರೆ ಪೃಣ್ವಿಯಂ ರಂಡೆ ಮತ್ತನಾಮಿಕೆಯದುದ್ದೆಮಾಗೆ ಮಜವಾಜಕ್ಕಿ 
(ರೋಕೋಶ. 0೦-೬೦). [ಮಬ್ಬು 4 ಬಾಲಿ] 

ಮಜುವಿಡಿ (ನಾ). ಪ್ರತಿಬಂಧ ; ತಡೆ: ತೊಡರ ಬಿಗಿ ಮದನಂಗೆ ಮದ 
ವನು ತೊಡೆ ವಸಂತನ ಮಾರುತಗೆ ಮಜುವಿಡಿಯನಿಕ್ಕು (ತೂರರಾ- 

[ಮುಕ್ಕು + ಪಿಡಿ] 

ಮಜುವುಟ್ಟಿಗ (ನಾ). ಬೇರೆ ಜನ್ಮವನ್ನು ಹೊಂದಿರುವವನು : ಮಲು 
ಪುಟ್ಟಿಗನಂದನನೇನಲೌವೋ  ನೀನೆನ್ನೆಂ (ಕಾರಂಉ, ಓಟ). 

[ಮಲುವುಟ್ಟು _. - ಇಗ] 

ಮಜುವುಟ್ಟು, ಮರುವುಟ್ಟು. ಮರುಹುಟ್ಟು, ಮಟಿಹುಟ್ಟು (ನಾ). 
ಮತ್ತೊಂದು ಹುಟ್ಟು ; ಪುನರ್ಜನ್ಮ : ಮಳುವುಟ್ಟಿನೊಳು ನಿನ್ನೊಡನೆ 
ಕೂಟವೆನಗಕ್ಕೆ (ಉರಂಉು. ೩೦೨) ; ಈಶ್ವರನಿಂ ಮುನ್ನವೆ ಮಣ್ಮಳಿಗೊಂಡ 
ಮೆದನಂಗಾ ಮಜುವುಟ್ಟಿಸಿ ಪಡೆಯಿಸಲೊದವಿದ  ಜೀವನವಾಯಂವಿದು 
(೩ಡುಕಾ: ೦-0); ಶುಭಗುಣವಾಂತ ನೀ ಮಲುವುಟ್ಟೊಳು ಪ್ರಾಣವಿಧುವಾಗಿ 
'ಬಂದೆ(ೋಶತ. ೦೬-3೮). ಮರುವುಟ್ಟು: ಮರುವುಟ್ಟುವಡೆದಂತೆ ಮೂಡಿದೀ 
ಕಾವ್ಯಮಂ ವಿಶ್ವಮಣಿಗೆ ಮುಡಿಯ ಮಣಿ ಮಾಡಿಹೆನ್‌ (ಶ್ರೀರಾಮಾ, 811.0) ; 
ಪುಲಿಯ ಕೈಯಿಂ ಮಡಿಯೆ ಪೆರ್ಮೆಸಾವದು ಕಣು ! ಮರುವಟ್ಟಿನಲ್ಲವಗೆ 
ದೊರಕುವುದು ದೊರೆತನಂ! (ತಂತ್ರ. ೩0-0೭). ಮರುಹುಟ್ಟು ; ಒಬ್ಬ 
ದಿವ್ಯಪುರುಷನ ಮರುಹುಟ್ಟು ಈ ಕುದುರೆಯ ರೂಪವನ್ನು ಫಾಳಿರಬೇಕು 
(ಉಣ. 0೩) ; ಜ್ಞಾಪಿಸಿಕೊಟ್ಟದ್ದು ಮರೆತುಹೋಗಿದ್ದುದರ ಜೊತೆಗೆ 
ಒಂದಾಗಿ ಮರುಹುಟ್ಟನ್ನು ಪಡೆಯಿತು (೫56. ೨೦೬). ಮಟಿಹುಟ್ಟು : 
ಕೋರಂಟನಂದೊಡೆದ  ಕೆಜ್‌ಯಲ್ಲಿ ಹೂಳಿಸಿಕೊಳನೆಯಗ್ನಿಯಿಂದಳವ 
ಮಜುಹುಟ್ಟ ಕಾಣದಿರ್ಪನಲಾ (ಕಕ್ಕ. 1-00-3೬). [ಮಣ್ಮು 4 ಪೆಟ್ಟು] 

ಮಜುವೆಸರು : (ನಾ), ಬೇರೊಂದು ಹೆಸರು; ಅದೇ ಅರ್ಥದ 
ಮತ್ತೊಂದು ಶಬ್ದ: ನೆಣ್‌ ಪತತ್ರಿಗಳಿವೆ ಪತತ್ರಿಯ ಮಜುವೆಸರು 
ನಿನೆಗಿವರೆ ಕೇಣಿಗೆ ತೆಜಹುಗೊಡು ನೀನು (ಕುನ್ಮಾಗ. 3-೨6). 

[ಮಲ್ಲು - ಪೆಸರ್ಮು ( < ಪೆಸರ್‌) ] 

ಮಜುವೆಳಸು (ನಾ). ಎರಡನೆಯ ಬೆಳೆ; ಮತ್ತೊಂದು ಫಸಲು: 
ಆ ಫಲಂ ಕಳಿತುದುರೆ ತತ್ವರುವಿಗೆ ಮಣುವೆಳೆಸು ಮೊದಲಂತೆ ವರುಷ 
ವರುಷಕೆ ಬಪ್ಪ ತೆಅದೆ ಬ್ರಹ್ಮಾಂಡಂಗಳೆಳಿದುದಿಸುತಿರ್ಪೆವು (40. 1೬-೩೬). 

[ ಮಜ್ಮು 4 ಬೆಳಸ್ಮು 1 

ವಂಜುಹುಟ್ಟು 'ಮಜುವುಟ್ಟು' ನೋ. 

ಮಣಿ. ಮರ (ಕ್ರಿ). ೧. ನೆನಪಿನಿಂದ ದೂರಮಾಡು ; ಜ್ಞಾಪಕ 
ದಲ್ಲಿಟ್ಟುಕೊಳ್ಳದಿರು : “ ಮಜಸಿ-ವಿಸ್ಮರಣೇ”  (ಕಠುಳು); ನೀಂ 
ಮಮ್ಮನೆಯಪ್ಪೈ ನೋಡು ನಣ್ಣಿಂ ನಿಮಗಮೆಮಗಮಾಮ್ನಾಯದಿಂ 
ಬಂದುದಿಂತೀ ಜಿನಧರ್ಮಂ ಪ್ರಾಣೆಗಾರ್ಮಂ ಮಜ್‌ಯದರಿದಂ (60ತ್ರ. 
೨-೨೦) ; ಮಜಸಿಯಂ ಕಾಲನಿದೇಕೆ -ಮೈಮಣಿವಿರೆಂದೂರ್ಡಂಗುರೆಂ 
ಪೊಯ್ವವೊಲ್ಬ ಅ ಪೊಯ್ದು (8ರಂಪು- ೯-4೦): ಎಲೆಗೆ ಭಜಿಸಾ ಕಾರವಾನ್ವಯ 
ತಿಲಕನನು ನಿನ್ನವರ ಮ್‌ (ಕುಠ್ಮಾತ- ೧೫-೧). ೨. ಪರಿವೆಯಿಲ್ಲ 
ದಿರು; ಬಂಹ್ಯಜ್ಞಾ; ನವಿಲ್ಲದಿರು : ಅಪ್ರತಿರಥಂ . . . ಮಗ್ಮಾಬ್ದಿಧವಳ 
ಶಯ್ಯಾತಳದೊಳಿ ಮಕಿದೊಆಗಿದ ಮಧುಮಥನನನೆತ್ತಲಣ್ಮದೆ ಕಾಲ 
ದೆಸೆಯೊಳುಸಿರದೆ ಕುಳ್ಳಿರೆ (ಕಂಶಕಾ- ೯-00 ಕ) ; ತರಳಿಕೆ ಮಣಿದು ನಿದ್ರೆ 
ಗೆಯ್ದ ಳ್‌ (ಣರಂಣ- 88೯) ; ಶೋಕಾಕ್ರಾಂತದಿಂದೆಂ ತನ್ನ. ತಾ ಮಜ 
ದಿಂತು ಧೊಪ್ಪನೆ ಕೆಡೆದು ನೆಲದಲ್ಲಿ ಹೊರಳುತ (ಇಸು, ೪4) ; ಮಬಳದು 
ನಿದ್ರಾಲೋಲನಾಗಿ ಮಲಗಿಹ ಚಂದ್ರಹಾಸನಂ ಕಂಡು ಸೈವೆಆಗಾದಳು 
(ಖಣ. ೩೦°೦೪: ೩. ಎಚ್ಚರತಪ್ಪು ; ಅರಿವನ್ನು ಕಳೆದಂಕೊಳ್ಳು ; 


4-9-00). 


೭೦೨೭ 


20 


ಮಲ್ಕಿ 


ಇತರವ್ರತೀಶವರನಂ ಮಜ್‌ದುಂ ಪೆಸರ್ಗೊಳ್ಳುದೇ ಜನಂ (ಸರುಕ- ೫-19): 
ಕೂಡಲಸಂಗನ ಶರಣರೊಡನೆ ಮಜಕಿದು ಸರಸವಾಡಿದರೆ ಸುಣ್ಣದ ಕಲ್ಲ 
ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ (೧8೪. ೬೬೦ ೪): ಮಲ್‌ 
ದಪ್ಪೊಡಂ ತೊದಳ ನುಡಿದಆಯಂ (ಪ್ರತ್ನಪು- ೦-೬೨. ೪. ಪರವಶ 
ಗೊಳ್ಳು ; ತಲ್ಲೀನತೆಯನ್ನು ಹೊಂದು : 'ಮಜ್‌ಗಣ್‌', 'ಮಜ್‌ 
ಯಿಸು' ಪರಾ. ೫. ಪ್ರಜ್ಞೆಯನ್ನು ಕಳೆದುಕೊಳ್ಳು ; 'ಮೂರ್ಛೆ 
ಹೆೊಂದು : ಮಲಕಿವುತೆಚ್ಛಟುತವನಿಪತಿ ಕರೆ ತರುಣನಾವೆಡೆ ರಾಯಗಜ 
ಕೇಸರಿಯದಾವೆಡೆ ಕಂದ ಬಾಯೆನುತಪ್ಪಿದನು ಬಯಲ (ಕುಠ್ಮಾಶ್ರೋ- ೭-೪)- 
೬. ಬಿಡು; ತೊರೆ; ತ್ಯಜಿಸು: ಇದೊಂದವಸ್ಯೆ ನಿಮಗೆನ್ನಯ ಕರ್ಮ 


ದಿನಾದುದೆಂದೊಡಿಂ ಮಂಿಿವುದು. ಕಂದ ಪಾಂಡವರ ವೈರಮಂ 
(ಶಂಶಶಾ- ೦೦-೪) ; ಆ ಪದನಾತ್ಮಜನೊಳ್ಳಆಕ ಬದ್ಧವೈರಮಂ 


(ಗರಾಯು- 4-39). ೭. ಲಕ್ಷ್ಯ ಕೊಡದಿರು; ಕಡೆಗಣಿಸು ; ತಿರಸ್ಕರಿಸು : 
ತಾನಿತರಕನ್ಯಕೆಯಂತೆ ನಾಣ್ಗಿಟಬ್ಬು . . . ನಿಜಾಚಾರಮಂ  ಮಜ್‌ದು 
ಶೀಲಮಂ ತೊಲ್‌ದು (ಉರುತಾ- 6೬೪) ; ನೃಪಾಚಾರಮೆಲ್ಲಮಂ ಮಣಕ 
ದೊಡನುಂಡೋಡಾಡಿ ಕೆಟ್ಟು ದೂರ್ತಿಂ ನಾಡೆಯುಮವರೆಡೆಗೆ ತಾನೆ 
ಮಿಕ್ಕಂ ಧರೆಯೊಳ್‌ (ಕರ್ಶಾತ್ಕು- ೨-0೦೭) ; ಪ್ರಸಾದಮಂ , . , ವರ 
ಮುನಿಜನಕ್ಕೆ ಮನುನಿವಹಕ್ಕೆ ನಲಿದಿತ್ತು ಶಿವಪುತ್ರನಂ ಸ್ಯಂದದೇವನಂ ಮಜ್‌ 
ವ್ರತಂ (14ರ: ೧-೫೩). ; ಹೆಕ್ಕಳಿಸಿ ರಾಜ್ಯಮಂ ಕೊಟ್ಟೊಡೆನ್ನಂ ಮಣಿದು 
ಸೊಕ್ಕೆ (ಕೈಜುರಾ- ೩೦-೨೮). ೮. ಮನ್ನಿಸು ; ಕ್ಷವೆಂಯನ್ನು ತೋರು : 
ಮಜ್‌ವುದೆನ್ನ ದುರ್ವಿಳಸನಮುಂ (ಅಕ್ಷಿ. ೦೫-0೩೦) ; ಅವಗುಣ 
ಕೋಟಿಯಂ ಮಿದು (ಡಕಕು-೧-60); ಕರ್ಣನ ದುರುಳತನವನು ಮಜ್‌ದು 
ಮೆಟ್‌ವುದು ನಿಮ್ಮ ಸದ್ಗುಣವ (ಕುಪ್ಮಾರ್ರೊ - 6-೨0). ೯. ಕಾಣದಾಗು : 
ಮಾಯವಾಗು ; ಇಲ್ಲವಾಗು ; ಚಿಂತೆ ಮಜಕಿದುದು. ತಂಗಿಮಕ್ಕಳ 
ಸಂತತಿಯ ಸಂತೋಷವಾರ್ತೆಗೆ (ಸಂಕ: ೦೫-೯೫) 7 ಅಲ್‌ವು ಮಜದಪ 
ಕೀರ್ಶಿನಾರಿಯ ಸೆಅಗ ಹಿಡಿದರು (ಕುನ್ಮಾರ್ರೋ. ೬-೨೬). ೧೦. ಮುಚ್ಚು ? 
ಅಡಗಿಸು : ಕಾಯಗುಣವ ಕರ್ಮುದಿಂದ ಕಳೆದು ಜೀವಗುಣವ ಆಜ್‌ವಿನಿಂದ 
ಮಣಿದು ಭಾವ ನಿರ್ಭಾವವಾದಲ್ಲಿ ನಿ; ಕಳಂಕಮಲ್ಲಿಕಾರ್ಜುನ ತಾನು ತಾನೆ 
(ಮೋರಾ, ೨-೨). ಮರೆ : ೧. ಮರೆಯರೊ ನೀ ಮಾಡಿದ ಅನಿಮಿ 
ತ್ರೋಪಕಾರ (8ಗರಾ. ೩); ಮತಿಂದಾವಗಂ ಮಣಿಪುರದ ದೊರೆಗಳಂ 
ಮರೆಯದಂದದಿ ಮಾುಳ್ಪೆ ನೆಂದುರಿದು. ನುಡಿಯೆ (ಂಶ್ರಿಂಗ- ೭೦-೦೪೪೦) ; 
ತರತರವಾಗಿ ಹೇಳಿದ್ದು ಮರೆತರೆ ಮೆರಕ್ಕಿಂತ ಕಡೆ (ಗಾಂ). ೫. ಬೋಳಂ 
ತಾನೆ ಬಿದ್ದು ಮರೆಡೊಡಲ ಮಲಗಿರಲ್‌ ಕಲ್ಕಿ ಡಿಯುಶಾರಯ್ದು 
ಮರುಕದಿಂ ಬದುಕಿಸಿದೆ (೦೩ರ- 0೬9-೩೬೪). ೭. ನಿನಗೆ ಈ ಸ್ಥಳದಲ್ಲಿ 
ಮಹಾಪದವಿ ಬರುವುದು, ಅರಿತು ನಡೆದರೆ ಆರುಪಟ್ಟ, ಮರೆತು ನಡೆದರೆ 
ಮೂರು ಪಟ್ಟಿ (ತತ್ರ್ರತಾ- ೭); ನಿಂದುದು ಸೃಷ್ಟಿ ದೃಷ್ಟಿಸುತ್ತಾ ಮಧುರ 
ಮನ್ಮಥಮುಹೂರ್ತಮಂ,  ಕರ್ತವ್ಯಮಂ ಮರೆತು ತನ್ಮಯತೆಯಿಂದೆ 
(ಕತಂಗ- 0-000). [ದೆ:.॥ ತಮಿ. ಮಜ ; ಮಲ. ಮಣಿ; ತುಳ್ಳು, 
ಮರೆ, ಮರ; ಕೊಡ ಮರೆ) 
ಮಣಿ, ಮರ್ಕ. ಮೊರೈ, ಮೊಸ, (ನಾ). ೧. ಪರಿವೆಯಿಲ್ಲದಿರುವಿಕೆ; 
ಬಾಹ್ಮಜ್ಞಾನವನ್ನು ಕಳೆದುಕೊಂಡಿರುವಿಕೆ: "ಮಜವಡು' ಪರಾ. 
೨. ಕಾಣದಾಗುವಿಕೆ; ಅದೃಶ್ಯ; ಮಾಯ: "ಮಜಗೊಳ್‌` 
ಪರಾ. ೩. ಗುಟ್ಟು; ಗೌಪ್ಯ ; ರಹಸ್ಯ: ಈ ನುಡಿ ಬೆಂಗೊಂಡುದು 
ಸಜ್ಜನರನೊಂದು ಮಾತಿನ ಮೆಯಿಂ (ಶತೃಪು- 0-೩೪) ;  ಚಿತ್ರಭೆಯ 
ಮಾಯೆಯ ಮಿಯ ಜವಾಕೆಯೇಕೆ (ಕೊರ. ೨-೩-೦೬). 'ಮಜಕಿಕಾಜಿ' 
ಪರಾ. ೪. ಯಾರಿಗೂ ಕಾಣದಿರುವ ಎಡೆ; ರಹಸ್ಯಸ್ಥ್‌ನ: 
ಇರುಳ. ಮಚೆಯೊಳು. ವಿವೇಕಮಿಲ್ಲದೆ. ತನ್ನ ತಂಗಿಗಭಿಲುಪೆಯಾದ 


ಮಣಿ 


ರಕ್ಷಕ (ಧಾರದೆ)ನೆಂಬವಂಗೆ ಅಂಗೆಚ್ಛೆ ಕ್ಫೀದಂಗೆಯ್ಯೂದುಮಂ (ಕಾರೂಥ- ೬೪) ; 
ಈ ಪಾಂಟಾಲಭೂಪತಿಯ ತನುಜನಿವರ ಪರೀಕ್ಷೆಗೋಸುಗ ಮುನಿಕಶ್ಯಪ 
ಗೂಡಿ ಕೇಳಿದನೆನಿತು ಮಾತೆಲ್ಲವನು ಮಜಯಲಿ ನಿಂದು ರಜನಿಯಲಿ 
(ಕುವ್ಕಾಲ, ೦೬-೨೦)- ೫- ಹಿಂಭಾಗ; ಹಿಂಬದಿ; ಹಿನ್ನೆಲೆ: ತಳ 
ತಳಿಸಿ ತೊಳಗಿ ಬೆಳಗುವ ಪಳಿಕಿನ ಸಆಯೊಂದು ಮಣೆಯೊಳಿರ್ದಿರಲೆ 
ಮಹೋಜ್ಜ್ಯಳತುಹಿನಕಿರಣಮಂಡಲದೊಳಗಣ ಹರಿಣಂಬೊಲೊಬ್ಬ 
ತೋಲ್‌ತ್ತು (ಉತ್ಕಸಾ. 0080 ತೂರ್ರಳ) ; ಈ ಮರಗಳ ಗಿಡುಗಳ ಪೊದಣು 
ಗಳ ಮಲಖಕಿಗಳೊಳೀ ಪೊಟಲಂ ಕಂಡೆಂ (ನತ್ನಾರಾೂ ೪೯-೨೨) ; ನಿಲ್ತುವು 
ರಸಂಗಳಿಲ್ಲಿ ಮಡಲ್ತೆನೆ ಭಂಗಿಯೊಳನಂಗಜಂಗಮಲತೆವೊಲ ನಿಲ್ಲು ಜವನಿ 
ಕೆಯ ಮಲ್‌ಯೊಳ: ಪೋಲ್ತಳವಳ್‌ ಮುಗಿಲ ಮಜಕಿಯ ವಿದ್ಭುಲ್ಲಕೆಯಂ 
(60ಕ್ಕ- ೯-೨0) ; ಬೆಳ್ಳೆತ್ತಿನ ಮಜಕಿಯಲಿರ್ದು ಹುಲ್ಲಿಗೆಂಬ ತೊಡುವಂತೆ 
(045: ೬೪)... ೬. ಒಳಗು; ಒಳಭಾಗ ಮಣ್ಣ ಮಅಕಿಯ 
ದೇಗುಲದೊಳಗೊಂದು ಮಾಣಿಕ್ಕವ ಕಂಡ ಬಳಿಕ ಇನ್ನು ಮುನ್ನಿನಂತೆಪ್ಪುದೇ 
ಗುಹೇಶ್ವರ (66೫. ೨0೭-863) ; ನೆಲದ ಮಣಿಯ ವಿಧಾನದಂತೆ . . . 
ಭಾವದ ಮಜಕಿಯ ಬ್ರಹ್ಮವಾಗಿಪ್ಪ ಚೆನ್ನಮಲ್ಲಿಕಾರ್ಜುನನ ನಿಲವನಾರೂ 
ಅಅ್‌ಯಬಾರದು (ಬಕಾರೇ. ೨. ೯-೨); ಮೇದಿನಿಯ ಮಲಕಿಯೊಳಿಹ 
ನವನಿಧಿಗಳಂತೆ (30ಕ್ರ: ೩-೦): ೭. ಹೊದಿಕೆ; ಮುಸುಕು; 
ಆಚ್ಛಾದನೆ : ಮುನಿದೊಡೆ. ಭಸ್ಮವಾದಪುದು ಲೋಕಮೆನಲೀ ನೊಸ 
ಲೊರ್ಳ ತೃತೀಯಲೋಚನಮೆಮಗುಂಟು ತೋಲ ಮಜಯಿಂದದು 
ತೋಜಾಪುದಿಲ್ಲ (ಮಂತ. ೫೬೪) : ಮಜ್‌ಯ ನೂಲು ಸರಿಯೆ ನಾಚು 
ವುದು ನೋಡಾ ಗಂಡು ಹೆಣ್ಣೆಂಬ ಜಾತಿ (ಕುಶಾರೇ- 8: 33-036) ; ಹೇಳು 
ಹೇಳೆನ್ನಾಣೆ ಮಾತಿನ' ಜಾಳಿಗೆಯ ಮಲಕ ಬೇಡ (1ನ್ಮಾಳ: 0-00), 
೮. ಮೈಜೋಡು ; ಕವಚ; ತನುತ್ರಾಣಿ: ಕಿದಿಯುಗಿದು ಕೊಟ್ಟೆ 
ನೊಡವುಟ್ಟಿದ ಕವಚಮನಮರಪತಿಗೆ ಮುನ್ನಿನ್ನೆನಗೊಪ್ಪದು ಮಜಿಸಯನಾಸೆ 
ವಡಲೆಂದದಟನಣಂ ತಂಡನೆ ಕವಚಮಂ ರಾಧೇಯಂ (ಪೂಪಣಾ: ೧೨-೦೧೪) ; 
ಇಹಲೋಕದ ಪರಲೋಕದ ಮರಣದ ಕುತ್ತದ ಪೆಅರೆನಗಲ್ಲೆಂಬ ಮಯ್ಸೆ 
ಮಲ'ಯಿಲ್ಲೆಂಬ ತೊಟ್ಟನಡಸುವ ಸಪ್ತಭಯಂಗಳ್ಳಿ ನಡುಗದುದುಂ 
(ಕರ್ನಾನ್ಕು. ೩-0೨3), ೯. ರಕ್ಷಣೆಯ ಸಾಧನ; ಕಾಪು; 
'ಧೂಳುಮಣಕೆ' ಪರಾ: ೧೦. ಮಾರುವೇಷ; ಪ್ರಚ್ಛನ್ನ ರೂಪ: 
ತಪನಸುತಂ ಬೇಜಾರಿ ಬೇಜ ಪೊಲ್ಲದಂ ನುಡಿದನಾತಂ ಬಿಸುಟಂ ತಕ್ಕಿಪ 
ನುಡಿಯ ನುಡಿವನೇ ಮಲಯ ಪಾಂಡವಂ ಬಗೆದು ನೋಟಾ ಡಶ್ವ 
ತ್ಕಾಮಂ (ಗಣಯ. ೨-೨೦). ೧೧. ಆಸರೆ; ಆಶ್ರಯ: ಎಲವೊ 
ದೇವೇಶನನೇಂ ಸೆಅಕಿವಿಡಿದೆ. ತೊಲಗು ದೇವನ ಮಜಕಯಂ ಬಟಾಕಅಂ 


೭೦೨೮ 


ಯಲಕ್ಕುಮೆನಗಂ ನಿನಗಂ (ತಣ. 00-030); ಬಡಬಾನಲಂಗೆ ಸಾಸಿರ್ಮಡಿ |" 


ಯೆನಿಸಿದ ರೌದ್ರೆಕೋಪಮಂ ತಳೆದೆನ್ನೊಳ್‌ ತೊಡರ್ಮಮಕಾರಣವೈರಮ 
ನೊಡರ್ಚಿಯುಂ ಕಡಲದಾರ ಮಲಆತಿಯಂ ಪುಗುವಂ (ಕತತ. ೦೫೦-೨) ; 
ಬಜ್‌ಯ ಕಾರ್ಪಣ್ಮದಲಿ ಮೇಘದ ಮಲಯ ಹೊಕ್ಕರೆ ರಾಹು ಬಿಡುವನೆ 
ಉರಿವ ರವಿಮಂಡಲವನು (ಕಣ್ರೋ. 3-೪), ೧೨. ಅಡ್ಡಿ ; ತಡೆ ; 
ತದ್ವಕ್ರೀಂದುಬಿಂಬಂ ಮಜಕೆಯೆನಿಸಿದುದೆಂಬಂದದಿಂದೇನುವು ಕಾಣದೆ ... , 
ಮೂಢನಾದಂತಿರಿರ್ದಂ (ರಂ. ೩50); ನಿನ್ನವಯವಂಗಳ ಚೆಲ್ವಿಂ 
ಗಾಭರಣಂ ವೂಜ್‌ ನನ್ನ ಸೌಕುಮಾರ್ಯಕ್ಕೆ ಹೂದೊಡಿಗೆ ಹೊಟ್‌ (ಕ;06, 
0೪-೦೨) ; ಬಾಣನಂದನೆಯೆಂಬ ತಡಿಕೆಯ ಮಟ್‌ಯ ಸುಜಾಣವಂನ್ಮಥನು 
ರುಳ್ಳಣೆಯ . ಕೇಣವಲ್ಲದೆ ನೀಡಿ ಸುರರೆರ್ದೆಯೊಳಗಿರ್ದ ಪ್ರಾಣಹಂಸೆಗಳ 
ಬಂಧಿಸಿದ (ಕೋಶತ. ೨8-0). "ಮಟ್‌ಗಾಣ್‌' ಪರಾ. ೧೩. ಕಪಟ; 
ಮೋಸ; ವಂಚನೆ: ಪೆಣರೇಗೆಯೊಡಮೇಂ ತಾಂ ಕಜ ಮಲಕೆಯಣ 
ಮಿಲ್ಲದಂತು ನೆಗಟ್ಟುದು ಮುನಿಪಂ (ಭರಮ. ೩-0೦೨) ; ಮಣಿಬೇಡಾ 


ಮಣ್ಣ್‌ 


ತ್ಮಜಸತ್ಯಳತ್ರಸಖರೊರ್ಥ ನ್ಯಾಯಂಗಳೊಲ ಸತ್ಯದೊಳ್‌ (ಸೋರೀಶ- 6). 
'ಮಣಕಿಗಾಳಗೆ' ಪರಾ: ೧೪. [ಆಲಂ] ಮಾಯೆ: ಮಯ 
ಮನೆಯ ಮಧ್ಯದಲ್ಲಿ ಮನೋವಿಕಾರದ ಮಾನಿನಿ ಹುಟ್ಟಿದಳು (40೫. 
0-23). ಮರ್ಕೆ ; ೩. ತಿಳಿಯದಿದೇನು ಮರೆಯೆನಗೆ (ಗಗ. ೨-3); 
ಮರೆಯ ಬಗೆಯಿಂ ತನ್ನ ಎಣಿಕೆಗದ ಬರೆಯುವಳ್‌ (ಕಾಊಕೆ. ೩೦-೦೦). 
೪. ಈ ಸಂಗತಿಯನ್ನು ಜನಾರ್ದನನು ತನ್ನ ಹೆಂಡತಿಯೊಡನೆ ಗುಟ್ಟಾಗಿ 
ಹೇಳುತ್ತಿರುವಾಗ: ಮನೋರವೆಂಯು ಮರೆಯಲ್ಲಿ ನಿಂತು ಕೇಳಿದಳು 
(ಅಂಕು. ೦೮). ೫, ಸೊಪ್ಪೆಯ ಮರೆಗೆ ಸಾರಂಗವಿದ್ದಂತೆ ತೋರುತ್ತದೆ. 
(ಉಂಬ. 1-೩) $ ಆಂದುಗೆಯ ಧ್ವನಿಸುತ್ತ ನೀ ಮರೆಗೆ ಸೇರು 
(ಸರಣ: 1,೪೨೬). ೭. ಶ್ರೀಗುರುವರನು ಶಿಷ್ಯನ ಮನದ ಸಂಶಯ ಮರೆಯ 
ಪರಿಯುವೆನೆಂಬ ವಾತ್ಸಲ್ಮದಲಿ ಮೈದೋರೆ (ಗಗತಾ-328), ೧೧. ನಾಯಿಯು 
ತನ್ನ ಯಜಮಾನನ ಕಾಲುಗಳ ಮರೆಯನ್ನು ಹೊಗುತ್ತದೆ. (ಕೊರ. 
೨೪) $ ಎಲೆಗೆ ಉಯಿ ಮರೆ, ಕಾಯಿಗೆ ಎಲೆ ಮರೆ (ಗಾರ). ೧೨. “ಅಡ್ಡ. 
ಅಭಿಯೋಗೇ. ಮರೆಯೊಳ್‌ ... ಅಡ್ಡಂ = ಮರೆ” (ಕಳ. ೨೩) ; 
ಮುಂದೆ ಇರುವ ಮರ ನನಗೆ ಮರೆ, ಏನೂ ಕಾಣುತ್ತಿಲ್ಲ (ಕೂ). 
ಮೊರೈ ; ೧೧. "ಮೊರೆಹೊಗು' ಪರಾ. ಮೊಜ್ಯ್ಕೆ : ೧೧. "ಮೊಲ್‌ 
ಯೊಗು" ಪರಾ. ೧೫. ಶರಣಾಗತಿಯನ್ನು ಸೂಚಿಸುವ ಒಂದಂ 
ಅನುಕರಣಶಬ್ದ : ಉಡುಪಶೇಖರ ಮೊಟ್‌ಯೊ ಪಾರ್ವತಿಯೊಡೆಯ 
ಮೊಟಕಿಯೋ (ಸಾನಂತ, ೭-೩೪) ; ಒಬ್ಬಾನೊಬ್ಬ ಮೊಜಯೋ ಎಂದು 
ರಾಯಗೆ-ದೊಟೌಡಲು (ಕ90- ೦೦-೩೦). 

ಮರೆಮುಸುಕು ಎ ಮುಚ್ಚುಮರೆ ; ವಂಚನೆ; ಕಪಟ: ಮರೆ 
ಮುಸುಕು ಕುಹಕ ಯಾಕಕೆ ಜನ್ಮಿಸಿದೆನೋ (03 6-66); ಮರೆ 
ಮುಸುಕಿಲ್ಲದ ಮಾತು, ನಕ್ಕುನಗಿಸೆವ ಹಾಸ್ಯ - ಇವು ಸರ್ವಜ್ಞನ 
ಕವಿತ್ವದ ಮುಖ್ಯ ತತ್ವಗಳು (ಸಾ೬೫. 0೦೦). ಮಿಗೆ ವರ್‌, ಮಣಿಗೆ 
ಬರು. ಎ ಶರಣಾಗತಿಯನ್ನು ಪಡೆ; ಆಶ್ರಯಿಸು: ಅದಟಂ 
ಕೊಂಡಾಡದೆ ಬೇಡಿದರ್ಗೀಯದೆ ಮಜಗೆ ವಂದರಂ ಕಾಯದೆ 
ಅಧಮನದೇತರ್ಕೆ ಬಾರ್ತೆ ಜೀವನ್ಮ ತಳೆಂ (68ಕ. ೨-೯೮; ಮಜಗೆ 
ವಂದರಂ ಕಾಯದೆ ಬಾಟ್ವರಮಗನ ಬಾಹುದಂಡಂ ನಿರರ್ಥಕಂ 
(ಶಃರಾನಾ, ೦೨-೭೯); ಎರೆದರ್ಗಿಲ್ಲೆನ್ನದೀವಗ್ಗಳಿಕೆ ಮಲಿಗೆ ಬಂದಾತನಂ 
ಕಾವ ಪೆಂಪು (ಉಣ. ೬೩-೦೬. ಮಂಲ'ಮಾಡು, ಮರೆಮಾಡು ಇ 
ಕಣ್ಣಿಗೆ ಬೀಳದಂತೆ ಮಾಡು ; ಮಬಚ್ಚಿಡು : - ಮರಗೆರಸಿಯಾಡಲೆಂದು 
ಮುಂದೆ ತಮ್ಮ ವೆಗೆ ಪರ್ಫೆವಂತೆ ಪನ್ನಿರ್ಮತ್ತರ್‌ ಪರ್ವಿದಾಲದ 
ಮರದ ಮೊದಲ್ಲೆ ವಂದು ಭೀಮನಂ ಮ್‌ಮಾಡಿ (ಜಕರ: 3-೩೦ ಫೃ; 
ಹಣೆಯ ಕಣ್ಣಂ ನೊಸಲ ಭಸಿತದಿಂ ಮಲ್‌ಮಾಡಿ (ಇಷರ- ರೇ 
8೦-೨೦); ಮದುಮಗಳ್‌ ತನ್ನೆಲ್ಲ ಚಿಲ್ಡಿಕೆಯ ಮರೆವಣಡೆ ಮದುಮಗಂ 
ಕೂಣಿಸಂ (ಕಾಲರ 0೭೯-೪೦೪), ಮಜಕಮೋಸ, ಮರೆಮೋಸ ಇ ಒಳ 
ಗೊಳಗೇ ಮಾಡುವ ಮೋಸ; ನಂಬಿಕೆದ್ರೋಹ; ನೃಐಟರ 
ಯುಧಿಸ್ಮಿರನಾಳ್ವ ದೇಶದೊಳ್ಳಳವು . . . ಅನ್ಯಾಯ ಮಣ್‌ಮೋಸ:.. 
ಮೊಳೆದೋಬಐವು (ಕ ಖಿ. ೨-೫); ವಂಚನೆ ಮರೆಮೋಸಗಳನು ಮರೆಯು 
(ಕಪು. ೬-೨). ಮಣಿಯ ಮಾತು, ಮರೆಯ ಮಾತು - ಅಭಿಪ್ರಾಯ 
ವನ್ನು ಮುಚ್ಚಿಟ್ಟು ಆಡುವ ಮಾತು; ಸುತ್ತುಬಳಸಿನ ನುಡಿ; 
ಮಣಿಯ ಮಾತುಗಳೇಕೆ ಪುಂಡವರೆಅಕ ನಿಮ್ಮಲಿ ಹಿರಿದು ಪಾರಗೆ 
ಮಣಟುಗುವಿರಿ ಹಿರಿದಾಗಿ (ಕುನ್ಮಾಉ. ೦-೩೬) ; ಮಜ್‌ಯ ಮಾತೇಕೀ 
ಕುವರನ ಸವಿಕೂಟಕೆಆಗಿದ ಮನದ ದೀಪನವ ನೆಟ್‌ಯಾತನ ಸುರತದೆ. ತೃಪ್ತಿ 
ಪಡಿಸು (ಕಂಠಂ ೯-೦೬); ಮರೆಯೆ ಮಾತಲ್ಲ (ಕೋರಾತು. ೬-೯. 
[ನಮಜಸ್ಸಿ, ತವಾ. ಮಜಸ್ಸಿ; ಮಲ. ತೆಲು. ಮಜು; ತುಳು. ಕೊಡ. ಮರೆ] 


ಮಟಕಕಾಆ 


ಮಲಾಟ (ನಾ). ಗುಟ್ಟನ್ನು ಬಿಟ್ಟುಕೊಡದಿಗುವವನು ; ರಹಸ್ಯ 
ವನ್ನು ಕಾಪಾಡುವವನು ; ಅಜ್‌ಯೆಯಾ ನೀನಿದ ನಗೆಕಾಅ ಬಗೆಕಾಅ 
ಮಣಕಾಜ ಬಲುಟೌಳಿಕಾಣ ಅಜಾಯದಂದದೊಳೆನ್ನ ಕೇಳ್ವೆ (665. 6-೨). 

[ಮಕ್ಕಿ + -- ಕಾಲ] 

ಮಅತಿಗಡೆ (ನಾ). ಯಾರ ಕಣ್ಣಿಗೂ ಬೀಳದಿರುವ ಜಾಗ; ರಹಸ್ಮ 
ಸ್ಥಾನ ; ಮುಸುಕಿಟ್ಟೊಂದುಮರದ ವಮಂಜ್‌ಗಡೆ ನಿಂದು (ಶ್ರ 608. ೨-೦೪೦); 
ಪೆಡಮೆಟ್ಟಿವನಾಂಧ್ರಂ ಮಗಧಂ ಮಲಕಗಡೆಗೆ ಜಗುಳ್ಳಿಂ (೬ಡಯಗ- ೭-೪)- 

[ಮಟ 4- ಕಡೆ] 

ಮಲಕಗಣ್‌ (ನಾ). ಪರವಶತೆಯನ್ನು ಸೂಚಿಸುವ ಕಣ್ಣು: 
ತುಜುಗಿತು ತುಂಬಿ ಕತ್ತಲೆ ಭಾಸ್ಕರಗಂಜಿ ಮಂಟ್‌ದೋಡಿ ಬನವ: ಹೊಕ್ಕಂತೆ 
ಮಜುಗಿದುವೆಳೆಯೊನ್ನವಕ್ಕಿ 
ಕೂಡಿದುವು (ಕೋಹತ. ೨೨-೩೩) - [ಮಖೆ 4 ಕಣ್‌] 

ಮಜಕಿಗನ್ನಡ, ಮರೆಕನ್ನಡ (ನಾ). ಕೆಲವರನ್ನು ಬಟ್ಟು ಬೇರೆಯವರಿಗೆ 
ಅರ್ಥವಾಗದಿರುವಂತೆ ರೂಪಿಸಿಕೊಂಡ ಸಾಂಕೇತಿಕವಾದ ಕನ್ನಡ 
ಭಾಷೆ: ನುಡಿದು ತಲೆದೊಗಿಸುವ ಮಜ್‌ಗನ್ನಡಕೆ ಹಾಹಾಯೆನಿಸಿ 
ಮೆಚ್ಚನು ಪಡೆವ ವಾಗ್ಮಿಗಳೋದಿ ಹೊಗಳಿಸಿಕೊಂಬ ಗಮಕಿಗಳು . - - 
ಒಪ್ಪಿದರು (ಕುಶ್ಶಾಣ- ೮-೩೪); ಶಿಳಿಯತಿಗೂಢಗನ್ನಡವನಾ ಮಜ್‌ಗನ್ನೆಡ 
ಸಾರಗನ್ನಡಂಗಳು ಮೊದಲಾದ ಸುಸಿರದ ಮೇಲೆರಳ್ನೂಜುಮಿವಾದಿಯಾದವಂ 
ಕಂ. ೪-9). ಮರೆಕನ್ನಡ : ಮರೆಕನ್ನೆಡವಾಗಿ ದೊರೆಗಳ ಸನ್ನಿಧಾನಕ್ಕೆ 
ಅಪ್ಪಾಜೈಯ್ಯನು ಬನ್ನವತ್ತಳೆಯನ್ನು ಬರೆದು ಕಳುಹಿದನು (ಕಾಳೇಂದ್ರ ,3೭೦)- 

[ಮಲ್ಸ್‌ 4 ಕನ್ನಡ] 

'ಮಟ್‌ಗಳೆ (ಕ್ರಿ). ೧. ಆವರಣವನ್ನು ತೆಗೆದುಹಾಕು ; ಮುಸುಕನ್ನು 
ಸರಿಸು: ವೇದವ್ಕಾಸನಂತರ್ಜಾತಜಾಡ್ಕದ ಜವನಿಕೆಯ ಮಣ್‌ಗಳೆದು 
(8ಗ- 0-9-0), ೨. ಮಾಯೆಯನ್ನು ಹೋಗಲಾಡಿಸು: ಎಚ್ಚ 
ಅಯದಾನಂದಾನುಭವದೆಲಿ ಮಜಕಿಗಳೆದ ಪರಿಪೂರ್ಣಮಯನಾಗಿರ್ದನವ 
ಧೂತ (ಏಕಾಗ- ೩-೬-೨೭)- [ಮಣಿ 4 ಕಳಿ] 

ಮಣಿ'ಗಳ್ಳ (ನಾ). ಅಡಗಿಕೊಂಡಿರುವ ಕಳ್ಳೆ : ತಳವಜಿರದಿರ್ಗೋಲುಲಿ 
ಗೇಳ್ದ ಮಣಕಿಗಳ್ಳರಂತೆಯುಂ . - , ಜಿದಟ್‌ ಬೀದಿವರಿದು ಸರಿಯುತ್ತೆ. 
(svc. ೪೦-೪)... [ಮಟ + ಕಳ್ಳ] 

ಮಜಕಗಾಣ್ಣ್‌ (ಕ್ರಿ). ಅಡ್ಡಿಯನ್ನು ಪಡೆ ; ತಡೆಯನ್ನು. ಹೊಂದು ; 
ನೀನೆನ್ನ ಕೆರಳಿಸಲ್‌ ನಾಂಟಿದೆನ್‌ ನಿನ್ನೆರ್ದೆಗೆ, ಬಲ್ಲಾಜನಂತೆವೋಲ್‌ ಗುಖಾ 
ಕೆಡದ ಕಣೆಗಳನ*, ಕೂರಿಆತದಿಂದೆ ಮಖಕಿಗಾಣದಾ ಕಣೆಗಳನ್‌ (ಅಗ. 

[ ಮಣ, 4 ಕಾಣ್‌] 

ಮಣಿಕಿಗಾಳಗ (ನಾ). ಮೋಸದ ಯುದ್ಧ : “ಕೂಟಯುದ್ಧಂಎವಂಜಕಿ 
ಗಾಳೆಗಮೆಂಬುದು. ಒಂದೆಸೆಗೆ ನಡೆದಂತೊಂದೆಸೆಗೆ ನಡೆದು ಕಿಡಿಸುವುದು 
ವಂಚನೆಯ ಕಾಳಗಮೆಂಬುದು ತಾತ್ಪರ್ಯ" (೧೫. ೨-೪0). 

[ ಮಜ್ಕಿ 4 ಕಾಳಗ ( ೬ ಕಾಳಿಗ) ] 

ಮಂಕಿಗುಳಿ (ನಾ). ಕಣ್ಣಿಗೆ ಕಾಣದಂತಿರುವ ತಗ್ಗು, - ಹಳ್ಳ : ನಡ 

ವುತ ನಡವುತಿಳಿಯೆ ತಾಂ ಮುಣುಗಿ ಪೋಪಾ ನೆಲದ ಮುಖಿಗುಳಿಗಳಿಂ 
« * ಎಸೆವ ದಾರಿಯೊಳು ಪಾಪಿಗಳು ನಡೆಯಬೇಕು (ನಕ್ಕಿಪ್ರ- ೪-06-02). 
[ಮಕ್ಕಿ 4 ಕುಳ್ಳಿ ( ಆ ಕುಬ್ಯು) ] 

ಮಜಕಿಗೆರ್ಯ (ಕ್ರಿ). ೧. ಮರೆಮಾಡು ; ಅಡ್ಡವಾಗಿರಿಸು ; ಪರಭೃತ 
ಪಕ್ಷದಿಂ ರತಿಯ ಕಣ್ಮಲರಂ ಮಣಗೆಯ್ದನಂಗನೊಲ್ಬೆರೆಯೆ (ಅತಾಸು- 
೬-0೦) ; ಹಿಮಗಿರಿಸುತೆಯ ನಿದ್ರೆಯೆಚ್ಚಜದಂತೆ ಮೆಲ್ಲನಾರೈದೆದ್ದು . ಕೇತ 
ಧಣಿಯ ಮುಖಕಿಗೆಯ್ವು. ಬಾಂದೊಳ್‌ಯ ಸವತಿಯನಷ್ಪಿ (3ೌ0ರಪು. ೭-೦) - 


೪6-0೧0೬). 


ಕಾಸಾರದೆ ಮಲ್‌ ಆಲ್‌ ಗಣ್ಣ ವಿಹಗ| 


೭೦೨೯ 


೨. ಮುಚ್ಚಿಡು ; ಅಡಗಿಸು : ತದ್ಪಟಮಂ - . . ಉರ್ವಿಯೊಳ್ಲಿಲ್ಲದಂ 


ಮಲ್‌್‌ಜಾಣ 


ದೊಡೆಯಿಕ್ಕು ತೋಡುಗಳಂ ಶುಚಿಸ್ಟೆಲದಿಂಬಿನೊಳ್‌ ಮಣಿಗೆಯನ್ನು (ನೃಷು. 
೩5-೩೦); ೩. ಮರಮಾಡಿಕೊಳ್ಳು ; ಮರೆಸು: ನೆರೆದಲೆಗೆ ಮಸಿ 
ದೊಡೆದು ತೆರೆಗೊಂಡೊಡಲನು ಕತ್ತಲೆಯ ಮಣಿಿಗೆಯ್ದು - . ಹಣ್ಣು 
ಮುದುಕಿಸೂಳೆಯರೆಸೆದರು (ತಂಪು. ೦೦-೬೬). [ಮಣಕ್ಕಿ * ಕೆಯ] 
ಮಚಕಿಗೇಳ್‌ (ಕ್ರಿ). ಇತರರಿಗೆ ಕಾಣದಂತೆ ಅಡಗಿಕೊಂಡು ಬೇರೆಯ ವರೆ 
ಮಾತನ್ನು ಕೇಳು; ಕದ್ದು ಕೇಳು: ಬಜ್ಜೆಗುಂಟಣಿ ಸಜ್ಜೆವನೆಯ ಬಾಗಿಲಂ 
ಪತ್ತಿ ಮಜ್‌ಗೇಳುತ್ತಿರ್ದು (ಕಂದ್ರಫಿ- 6-೩೯೫), [ ಮಚ್ಚಿ 4 ಕೇಳ್‌] 
ಮಣಕಿಗೊಳ್‌, ಮರೆಗೊಳ್‌, ಮರೆಗೊಳು (ಕ್ರಿ). ೧. ಕಾಣದಾಗು '; 
ಅದೃಶ್ಯವಾಗು : ಅಸಿಯಳೆನಗಸವಸದೊಳೆ ಬೆಸೆದು ಪೋಗಿ ಮಆಕಿಗೊಳೆ. 
ಪೂತ ಕಲ್ಪಲತೆಯಂ ಲಲಿತಾಂಗಿಯೆ ಗೆತ್ತು (6. ೪-0೩). ೨. ಅಡೆ 
ಗಿರು ; ಮರೆಯಾಗಿರು : ಸಂಭ್ರಮದಿಂ ಮಜಕಿಗೊಂಡು ನೋಡಿ 
ದಲ್‌ (ಕಾರಂಣ- ೦೩೪) ; ನೊಡವಿಯೊಳು ಮೆಗೊಂಡ ಭಕ್ತಿಯನೊ 
ಡನೆ ತಲಿಎಿಡಿದೆತ್ತುವಂದದಿ ತಲೆಯನೆತ್ತುವನು (ಉಕ. ೩-೩6)- ೩. 
ಬಚ್ಚಿಡು ; ಮುಚ್ಚಿಡು : ಅಲರಲರ್ಗಣ್‌ ಮುಗುಳ್‌ ನಗೆ... ಪದ 
_ ವರ್ಣ ಬೆಳರ್ವಾಯ್‌ ಪೆಅತಲ್ಲಿದೆಂತೊ ಕೋಮಲಲತೆ ಪೇಟ್‌ಮೈನ್ನಿನಿಯಳಂ. 
ಮಟ್‌ಗೊಂಡುದೊ ಸೂಚಗೊಂಡುದೋ (ಶಂಕಾ. ೩-03). ೪. ಆಸರೆ 
ಯನ್ನು ಪಡೆ ; ಶರಣಾಗು : ಬಂದ ಮಾವನೆ ಮಟ್‌ಗೊಂಡು ಬಗ್ಗಿ 
ಸುವ ಕೋಗಿಲೆ (606 - ೧-೬) ; ಏನವರೆ ದಂಡಿಸದೆ ಬಿಡುವೆನೆ ಜವನೆ 
ಮಣಕಿಗೊಂಡಡಂ (8ಸಸ್ರ. 0೧೮ ; ಪೊಡವಿಯೊಳುನಿರೆ ಪರಿಮಳವನ್ನು 
ವಾಯು ಬಡದೆ ಕೊಂಡೊಯ್ವುನೆಂದೊಡನೆ ಪಾತಾಳವ ಮಜ್‌ಗೊಂಡು 
ಮಂಚ ಮುಡಿವಾಳಬೇರ್ಗಳೊಬ್ಬದುವು (ಕಂನರಿ- 3-೯೬). ೫. ತೆರೆ 
ಯನ್ನಾಗಿ ಮಾಡಿಕೊಳ್ಳು ; ಜವನಿಕೆಯಂತೆ ಬಳಸು : ಮಿಲುಗುವ 
ಬೆಳ್ಳುಗಿಲಂ ಮಲಕಗೊಂಡು ನಿಂದ: ಬಿಜ್ಜೋದರಿವೋಲ್‌ (8೧೫-೩4೪); 
ಮುರಾಂತಕ ಮರಳಿ ಚಕ್ರವ ತುಡುಕದಿರನೆಂದಸ್ತಗಿರಿಯನು ಸೂರ್ಯ 
ಮಲಗೊಂಡ (೪೫೪: ೬-19). ೬. ಹಿಂಭಾಗಕ್ಕೆ ಸರಿ.- ಜರುಗ್ಗು 
ಹಿಂದುಗಡೆಗೆ ಹೋಗು : ನಾರಿಯರ ಮಅಕಿಗೊಂಡು ಸಭೆಯಲಿ ಸಾರೆ 
ಧಥಿಯ ಕುಬ್ಮಾವತಾರನೋರೆಗಣ್ಣಿನೊಳೀಕ್ಷಿಸುತ (568. 5-18); ವಿಟರ್‌. . 
ನುಡಿಸೆ ನುಡಿಯದೆ ಕೂಡೆ ಬೆಣ್ಣೆವೊಲ್‌ ಬೆಮರಿ ಸಾರ್‌ ಸಾರೆಂದು ಸಖಯ 
ಮಕಿಗೊಂಬ ಬಾಲೆಯರೆಸೆದರು (ಕುತ್ರ. ೦೦-೦೮: ೭. ಶಕ್ಷಣೆಯಾಗಿಡು ; 
ಅಡ್ಡವಾಗಿ ಹಿಡಿ ; ನೇಜೆಯದಅ3ತಕೆ ಪರಿಗೆಯೆ ಮಜ್‌ಗೊಂಡು ಮಾಟ 
ದೇಟುವ ರಿಪುಭಟರ ಸೋಜಗಬಡೆಯೆ ನೋಳ್ಪರು (ಕಂಠರಿ: 09-೬೫)- 
೮. ವೇಷವನ್ನು ಮರೆಸಿಕೊಳ್ಳು ್ಸಿ ; ಮಾರುವೇಷ ಹಾಕಿಕೊಳ್ಳು ; ಮತ್ತಿ 
ಮಜಿಗೊಂಡೈದಿ ಹೊಕ್ಕನು ವೃತ್ರರಿಪು (೧ರಾಗ- *-0೬-$)- ಮರೆಗೊಳ್‌: 
೪. ಖಚರನು ಶತ್ರುವಿನ ಭಯದಿಂದ ಮರೆಗೊಳೆ ಕ್ಷುತ್ರಧರ್ಮದಿ 
ಕೈವಿಡಿದೆನು (ಕೋಗಡು. ೨೧೪೯) ; ಅಂಬರಮಣಿಯು ಬೆಚ್ಚಿ ಘನವ 
ಮರೆಗೊಂಡನು (ಕೆಕಾ೫. ೫-೦-೨೩) ; ಹುದಗಿ ಅಲ್ಲಲ್ಲಿ ಛಾಯಾ 
ಎರೂಪಗಳ್‌ ಹದುಗಿದುವು; ದಿನಮಣಿಯ ಬೆದರಿಕೆಗೆ ಕಾನನವಮರೆಗೊಂಡ 
ಕತ್ತಲೆಯ ಕುಲದಂತೆವೋಲ್‌ (೩ಶಾಂಗ ೩-೬), ಮರೆಗೊಳು: 
೧. ತೋತೋರಿ. ಮರೆಗೊಳುವ  ಭೂತಭಾವಂಗಳೀ ಅನಿಕೇಶಕೇತನದಿ 
ಪಡೆಯುವವು ಸ್ಥಿರತೆ (ಪುರೇ: ೩೬-೭). [ಮಣ್ಣಿ 4 ಕೊಳ್ಳ] 


ಮಜಃಗೋಟೆ (ನಾ). ರಕ್ಷಣಾಸ್ಮಾನ : ಅಬ*ಯೊಡಲೆಂಬ ಮಣ್ಣ 
ಮಜಗೋಟೆಯೊಳಿಂದ್ರಿಯದುಃಪರಿಗ್ರಹಂಗಳನೊಳಕೊಂಡು ಜೀವ 


ನಿಲಲುರ್ತಪ ನಾಳೆಯೆ ಲಗ್ಗೆ ಗೆಯ್ದು ತೊತ್ತಟದುಬದಿಪ್ಪನುದ್ದ ವರಿಯಿಂ 
ಜವಂ (ಸೆನುಶ. 08-83). [ಮಣಕ್ಕಿ 4 ಕೋಟ್ಟೆ (ಆಕೋಂಟೆ)] 
ಮಳ್‌ಜಾಣ (ನಾ). ಇತರರಿಗೆ ಕಾಣದಂತಿರುವ ಬುದ್ಧಿವಂತಿಕೆ 


ಜಳ ವನು : ನುಡಿಜಾಣ ನಡೆಜಾಣ ನೆಲಳ್‌ಜಾಣ ಮಲ್‌ಜಾಣ 
ಖಃ (3 


ಮಲಕಿದೆಗೆ 


ಕಡುಜಾಣ ಜಗಕೆ ಸುಜಾಣ ಎಡೆಬಿಡದೆನ್ನಂತರಂಗದೊಳಿರು ಜಾಣರೊಡೆಯ. 
ಚಿದಂಬರಪುರೆಷಾ (ಕರತ: ೭-ಓಟ). [ಮಲಸ್ಕಿ 4--ಜಾಣ] 

ಮಜ್‌ದೆಗೆ, ಮರೆದೆಗೆ' (ಕ್ರಿ)- ಆವರಣವನ್ನು ತೆಗೆ ; ಮುಸುಕನ್ನು 

ವೀರನಾಹವಕೆ ಹೊಗುವರಾರುನಿಗೊಂಡವೋಲ್ಕಅಕಿದೆ. 
[೫nಂ- ತೆಗದ ಕಾಲನ ಕುಂಡವೋ ನೆಜಿ ಬಿಗಿದ ನೃಪಕೋದಂಡವೋ 
ತಾಗ: ೪-8-06). ಮರೆದೆಗೆ ; ತೊಡೆಯೊಳು ಕುಳಿತು ಮೊಲೆಯ 
ನೀಯೆಂದು ಕಂಚುಕಮಂ ಮರೆದೆಗದುಂಡು ತಾಯೆ ಮೊಗಮಂ ನೋಡಿ 
ಗಹಗಹಿಸುತೆ (ನನನೋ. 08-೩೭)- ಮಖಸ್ಕಿ + ತೆಗ್ಗೆ] 

ಮಲ್‌ನುಡಿ; ಮರೆನುಡಿ (ನಾ). ೧. ಗುಟ್ಟಿನ ಮಾತು ; ರಹಸ್ಯವಾದ 
ನುಡಿ; ಮಜ್‌ನುಡಿ ಯಾವಾಗ ಸೂಳ್ನುಡಿ ಯಾವಾಗ ಮೊಬ್‌ಗೆಬ್ಬ 
ನುಡಿಗಳಾವಾಗ (615- 00-8೨)- ೨. ಮರೆಯಲ್ಲಿ ನಿಂತು ಹೇಳುವ 
ಮುತು : ಅಶರೀರವಾಣಿ : ನಿನಗೆ ಸೀತೆಯೊಳ್‌ ಪುಟ್ಟಿದರಿವರನೊಪ್ಪು 
ಗೊಳ್ಳೆಂದು. ವಮಜ್‌ನುಡಿ ಪುಟ್ಟಲೊಡಂ ಸುರರ್‌ ಪೂಮಬಕಿಗಜಕಿದರ್‌ 
(ಉಕಾಕ್ಕ- ೦೬೨-೧). 2. ನೇರವಾಗಿ ಅರ್ಥವಾಗದ ಮಾತು: 
ಕೇಳ್ದೆ ನಾನ್‌ ಪಕ್ಕಿಗಳ್‌ ಕೆರಳ್ತುಣುಬಿ ಪುರ್ಚಿಂದೆ ಚೀಅಡುವ ಬರ್ಬರದ 
ಮಲ್‌ನುಡಿಯನ್‌ (ಕ4ಗೂ. 92-938). ಮರೆನುಡಿ: ೨. ಸಂಹರಪ 
ಸಾಧನಮದಾವುದೆತ್ತಣದು ತಳ್ವುಗುವೆಂಂದಂ ಮಂಳಿದಾರ್ದು ತುಡುಕುವೊಡೆ 
ಕೆಲಬಲನನೀಕ್ಷಿಸಿದನಾ ಚಣದೊಳೊಂದು ಮರೆನುಡಿಯೆನಗೆ ಕಿವಿಗೊಂಡುದು 
(ಸೂಚನೆ, ೨೩-೩೩). FV. ಮುಚ್ಚು, ಮರೆಯ ಮಾತು; ವಂಚನೆಯ 
ಮಾತು : ನಿಡುಸುಯ್ದನಾ ಮರೆನುಡಿಗಳೀಟಿಯಿರಿತವುಂ ತಾಳಲಾರದೆ 
ತಾಳ್ದು (ಕ್ರೀಂ. ೩0೪-೨೩): ೫. ಸುಳ್ಳು 7 ಹುಸಿ: ಮರೆನುಡಿ 
ಯಿದಲ್ಲ ಬೋಳಂ ತಾನೆ ಬಿದ್ದು ಮರೆದೊಡಲ ಮಲಗಿರಲ್‌... 
ಬದುಕಿಸಿದೆ (ಕಲರ. 0೬೪-೩೬೪) [ಮಕ್ಕಿ 4- ನುಡ್ಡಿ] 

ಮಲಿಮಾಂದು " ಮಲ್‌ಮಾಜು ' ನೋ. 

ಮಣಕಮಾಜು, ಮರೆಮಾಚು, ಮರೆವಾಜು, ಮಲ್‌ಮಾಂಜು (ಕ್ರಿ). 
ಅಡಗಿಸು ; ಬಚ್ಚಿಡು ; ಮುಚ್ಚಿಡು : ಇನಿಯನೇಕಾಂತದೊಳೆಸೆಗಿದುದನು 
ತನ್ನೆ ಮನದೊಳೆ ಮಜಕ್‌ಮಾಜುವುದು (509. ೩-೬೩6). ಮರೆಮಾಚು : 
ಪ್ರಯತ್ನಪೂರ್ವಕವಾಗಿ ಜನಗಳಿಂದ ಇದುವರೆಗೂ ಈ ಕಥೆಯನ್ನು ನಾನು 
ಮರೆಮಾಚದ್ದೇನೆ. ಆದರೆ ಹಲಬಾರು ಕಾರಣಗಳಿಂದ ಇನ್ನು ಮುಂದೆ. 
ಮರೆಮಾಚಲಾರೆ (೫೫6. ೪) ; . ಅವಿದ್ಯೆ ಎಂಬುದು ಬ್ರಹ್ಮನನ್ನು ಮರೆ 
ಮಾಚುವ ಮುಸಸುಕಲ್ಲ:(ಕತೃಕ್ಪಾ ೪೪). ಮರೆಮಾಜು : ಆ ಅಂಶವನ್ನು 
ಮರೆಮಾಜುವುದು ಅಪರಾಧವಾಗುತ್ತದೆ (ಮು. ೨೩) ; ಅವನ ಮೋಹ 
ಜ್ವರವು ದಿನದಿನಕ್ಕೆ ಬೆಳೆದು . . , ಕಡೆಗೆ ಮರೆಮಾಜಲು ಕೂಡ ಕಷ್ಟವಾಗು 
ವುದು (ಉ೫ನ್ಮಸ-. ೬): ಮಜಿಕಮಾಂಜು : ಮಣ'ಮಾಂಜದೊಡಂ. 
ಮೆ ಮೆಯಿನಲ್‌ತರುಪೇಂದ್ರಾವತಾರ[ನೆಂದು ಪೊಗಬ್ಬರ್‌] (ato. 9-0೬). 

[ಮಣ್ಣಿ 4 ಮಾಜ] 

ಮಜಕ್‌ಮಾತು 'ಮಣಿವಾತು' ನೋ. 

ಮಜ್‌ಮೆಯ್‌, ಮರೆಮೈ (ನಾ). ಮರೆತು ಹೋದ ಹಿಂದಿನ ಜನ್ಮ ; 
ವಿಸ್ಮರಣೆಗೊಳಗಾದ ಜನ್ಮ: ಮಜಮೆಯ್ಯಂ ಪಲವಾದ ಪೋದ ಭವಮಂ 
ಜಾತಿಸ್ಮರರ್ಕಂಡೊಡಂ ಮಜಿದಿರ್ಪರ್ಗಡ(66ಂಪು. ೯-೨೦). ಮರೆಮೈ: ಹೆಣ್ಣೆ 
ಮರೆಮೆ ಯಿಂದ ಬಂದಿರ್ಪ ಸಾಲಮಲೆ ಕಿಣ್ಣಂ (ಕಾಲರ. ೩3-43), 

[ಮಖ್ಯ 4 ಮೆಯ್ಯ್‌] 

ಮಜಿತಿಯಿಸು, ಮರಸ್ಕು, ಮರೆಸ್ಕು ಮಜಿಸ್ಕು, ಮಲ್‌ಸು (ಕ್ರಿ). ೧. 
ನೆನಪಿನಿಂದ ಹೋಗಲಾಡಿಸು ; ವಿಸ್ಮೃತಿಯುಂಟಾಗುವಂತೆ ಮಾಡು: 
ಮರೆಯುವಂತೆ. ಮಾಡು: ನಾಣ್ಣಿಡೆಗುಡದಿರ್ಪೆದೊಂದು ನುಡಿಗಳ 
ಮೊಟೆಯಂ ಮಕಿಯಿಪ್ಪುದೊಂದು ಕಳ್ಳುಡಿದವರೆಂದಮಿಂತು (ಶಂಶಕಾ- 


ಸು : 


೭೦೩೦ 


ಮಣಗಿಯಿಸು 


3-90); ಅತಿಕಪ್ಟಮಪ್ನೆ ಸವಸ ತತಿಯಂ ಮಣ್‌ಯಿಸಿ ಜಳಾಳಿಲಾಷೆಯನೀ 
'ಜೀವಿತತೃಷ್ಣೆ ಮಾಡಿತು (ಣರಂತಾ. ೧೧೩); ಆತನ ಕೆಯ್ಗೆಳ್‌ ಕುಜುಗಣ್ಣು 
ಕೂನ ಬೆನ್‌ ಕಾಲ್‌ ಮಲಸ್‌ಯಿಸುವುದು ಟೊಂಕವೆ)ಅಸಿದ ಕತ್ತೆಯ ಕಾಲಂ 
(ಹಕೋಶ- ೨೩೪). ೨. ಇತರರ ಕಣ್ಣಿಗೆ ಬೀಳದಂತೆ ಮಾಡು ;. 
ಮುಚ್ಚಿಡು; ಅಡಗಿಸು : ಜನದೇವನ ಬಯಕೆಯಂ ಮಂಕಿಯಿಸಿ ಪುಸಿ 
ನುಡಿದ ಧನದೇವನ ಜಂಹ್ಞೋತ್ಸಾಟನಂಗೆಯ್ದುದುಮಂ (ತುಪೂಫು- ೬೪) ; 
ಸೌಂದರ್ಯಸಂಪತ್ತಿ ಯಂ. ಮಜ್‌್‌ಯುಸಲಲ್ಲದೆ ಮೆಟಯಿಸಲ್‌ ನಿಮಿತ್ತ 
ಮಲಿ (ಕೃತಿ. 00-43 ನ). ೩. ಮೈಮರೆಯುವಂತೆ ಮಾಡು ; 
ಪರವಶಗೊಳಿಸು ; ಎಚ್ಚೆರೆ ತಪ್ಪಿಸು : ಅಬಿಲಭುವನಜನನಿಯನಾಗಳ್‌ 
ಮಜಗಯಸಿ ಮಾಯಾನಿದ್ರೆಯಿನುಜ ಮಾಯಾಶಿಶುವನಿರಿಸಿ (60೪. ೭-೯೩) ; 
'ಮನದೊಳಲಂಪು ಪೊಣ್ಮೆ ನುಡಿದುಂ. ನಡೆನೋಡಿಯುಮಾಟಪಾಟಮುಂ 


'ಬಿನದೆಮುಮಾರುಮಂ  ಮಲಕಿಯಿಸುತ್ತಿರೆ (6ಕಣ. ೨೪). ಳಿ. 
ರೂಪಾಂತರಗೊಳಿಸು ; ಸ್ವರೂಪವನ್ನು ಬೇರೆಮಾಡು; ವೇಷ 


ವನ್ನು ಬದಲಾಯಿಸು : ಕಳಶಜನನಿಂತು ಕೊಲಿಸಿದ ಖಳನೆ ಗಡಂ ಭರ್ಮ 
ನಂದನಂ ಕ್ರೂರದಿನಂಗಳ ಪೆಸರರ ಮಜಸಯ್ತಿಸಿ ಮಂಗಳವಾರಂ ಕಡ್ಡವಾರ 


ಮೆಂಬಂತೆ ವಲಂ (ಗಡಾಯು. ೩-೫). ಮರಸ್ಕು ; ೧. ತಾಯಿಯ 
ಮಾತು" ಮಗುವಿನ ದುಃಖವನ್ನು ಮರಸಿತು (ಹ). ೨. ಕಂಗಳು 
ಕರೆವುದೆನ್ನೆ: ದೆಯುಕ್ಕುವಳಲು | ಕಣ್ಣೆರೆಯ, ನಿನ್ನ ಕಣ್ಣೆಂದುಮಿನದೆ 
ರಸಂ ಮರೆಸದೆನ್ನಲಿ ಎನ್ನು! (೧೪8. 50-09) ; ತನ್ನ ತಪ್ಪನ್ನು 


ಮರಸುವುವಕ್ಕಾಗಿ ಒಂದು .. ಪೆಟ್ಟಿಗೆಯಲ್ಲಿ ಶಿಶುವನ್ನಿಟ್ಟು . ಭದ್ರವಾಗಿ 
ಮುಚ್ಚಿ ನೀರಿನಲ್ಲಿ ಬಿಟ್ಟುಬಿಟ್ಟಳು (ಬಾಣ: ಬ): ಮರೆಸು; 
ದಿ. ನವಗ್ರಹದಾನದ ಸಂಭ್ರಮ , . . ಕುಪ್ಪೀಮಾತ್ರೆಯನ್ನೇ ಮರೆಸಿದ್ದವು 
(ಕೆಂಗಾಳ್ಮ.. ೦೭೬)... ೫. ಕಣ್ಣುತಪ್ಪಿಸು : ಇದ್ದ ಕುವಲ ಮರೆಸಿ 
ಮುದ್ದು ಕಣ್ಮರಿಯೊಳ್ಳ ಹದ್ದೆನಲ್‌ ದೊಡ್ಡನುಂ ಪದವಿನಿಂ ನೋಳ್ಸಂ 
(ಣರ. ೬೩-೦೦೭). ಮಳಿಸು: ೧. ಭರತನ ಕಣ್ಣೆಜಕಮನೆ 
ಪಡೆದು ಚೆಲ್ವಿಂ ಮಲ [0೫ಂ. ಅಕಿ]ಸಿದುವುದ್ಯಾನಲತೆಗಳಂ ವನಲತೆಗಳ್‌ 
(608. ೦೦-೯೫): ನೆನಸುವೆ ಮಲಸುವೆ ನೀನೆನ್ನ ' ತಂದೆ ಎನ್ನ ಗುಣದೋಷ 
ನಿನ್ನದು (ಸಿರ್ಕತ- ಕ: ೦೨೬-೪33); ಯುಧಿಬ್ಮರನರಸುತನ. . . ಭರತಾದಿ 
ಭೂಮಿಪರ ಮಹಸಿತು (ಕುವ್ಯಾಸ- ೨-೩). ೨. ಇರ್ದುದೊಂದು ವಸ್ತು 
ಸ್ಥಿತಿಯಂ ಮಸಿ ಪೆಅತೊಂದು ಮಾಟಕ್ಕಿಯಿನಟ್‌ಪ್ರವುದಂತ್ಸೇಕ್ಷೆಯೆಂಬುದು 
(೪೦೫: ೩-೦೦೪): ಅಂತು ಬೃಹೆಂದಳೆಯಾಗಿ ಗಾಂಡೀವಜ್ಕಾಘಾತದೆೊಳಿಂದ್ರ 
ನೀಲಂಗಳನಡಸಿದಂತಿರ್ದೆರಡುಂ ಮುಂಗೆಯ್ಸಳ. ಕರ್ಪಂ ತೀವೆ ತೊಟ್ಟ ಕ 
ಬಳೆಗಳ್‌ ಮಸೆ (ಶಂಶಶಾ. 6-38 ನ); ಹುಣ್ಣುಗಲೆಯ ಸೀರೆಯಲಿ ಮಣಸಿದ 
ಮುದಿಪಣ್ಕಾಂಗನೆಯರೊಬ್ಬದರು (ಕಂಠಂ- ೬-೦೯೨). ೫. ತರತರವಿಡಿದು 
ಢಾಳಿಸುತಿಹ ದೀರ್ಭಜಾಮರಗಳ - ಸಾಲೊಳೆಸೆದನು ಹರಿವ ಬೆಳ್ಮುಗಿಲೊಳು 
ತೋಲ ಮಅಸುವ ಚಂದಿರೆನೋ ಭಾಸ್ಕರನೋಯೆಂಬಂತೆ (663. ೦-೩೭); 
ಪುರದ ಸಂವರಣೆಯ ನೋಡೆಲಮ್ಮದೆ , , , ಉರಗೇಂದ್ರ ಪಂತಾಳದೆ 
ಮಜಸಿದ ಮಿಕ್ಕ ಕಿಜುಮಾನಿಸರ ಪಾಡೇನು (ಕನು, 34): ೬. ಮೋಸ 
ಮಾಡು; ವಂಚಿಸು : ನೆರೆಸೊರೆಯಜೀಯದಂತೆ ಪತಿಯಂ ಮಲಸಿ 
ಮನೆಯವರನೆಲ್ಲರಂ ಟೊಣೆದು . . . ಇರಬಲ್ಲರವರೆ ಜಾರೆಯರಔರನೋವ 
ಬಹುದೆ (ಸಣ. 3-8). ೭. ಹೊದೆಸು ; ಆಚ್ಛಾದಿಸು : “ಮಜಸು- 
ಆಚ್ಛಾದನೇ'' (8೬9). ೮. ಹೊದೆದುಕೊಳ್ಳು; ಧರಿಸು : ಮಜಸಿರ್ದಂ 
ಬರಮೆಯ್ದೆ ನಾಂದ ತನುನಂ ಪತ್ತಿರ್ದು ಕಣ್ಣೆಲ್ಲಿಯುಂ ತೆಅಪಂ ಮಾಡೆ... . 
ಮೆಅಿದರ್‌ ಚಕ್ರಿಯೆ ಮುಂದೆ (60ಪು. 00-084). ಮಣಕಿಸು : 
೧. ಆ ಸಕಲಸಂಮ್ರಾಜ್ಯಲಕ್ಷ್ಮೀವಿಳಾಸದರಮನೆಗಳನು ಮಸಿದುದೀ 
ಶರಭಶಾರ್ಮೂಲಸೇವಿತ ಘೋರಕಾಂತಾರ (ಕರ್ಮಾ. ೦-೩೬). ೨. ಅಲ್‌ದಂ೦ 


ಮಜ'ಯಿಜ'ಗಾಜಿ 
ಕಂಡುಂ ನಂಟರ್‌ ಮಖಗಿಸುವರೆಂತಪ್ಪ ತಪ್ಪುಮಂ ಸಾಮಾನ್ಯರ್‌ ಮಖಸದಿರೆ 
ಬೆರ್ಚ್ಜಿ ನಡೆವಯ? . (ಕೇನಸೆ- ೬೦-೦೭); ನಮ್ಮ ಯಥಾರ್ಥಮಂ ಮಲತಸೆಸಿ 
ಮತ್ತಿನ ಸುತ್ತಿನ ಮಾತನಂಡುವೈ (ಕಿತ್ಮಪ್ಯ. ೫-೪)- [ಮಜಿಕ್ಕಿ ---- ಇಷ್ಟು] 
ಮಣ'ಯಿಣಿಗಾಟಿ (ನಾ). ೧. ಮರೆಯಲ್ಲಿ ನಿಂತು ಕಾದುವವನು; 
ಮೋಸದಿಂದ ಯುದ್ಧ ಮಾಡುವವನು: ಅದು ಪಾಂಡವರ ಕೃತ್ರಿಮ 
ತಂತ್ರ ಮಜಿಯಿಟಗರಿಆರವರು (೪ಬ ೪-೭). ವಿ. (ಆಲಂ) 
ಕಣ್ಣಿಗೆ ಕಾಣಿಸಿಕೊಳ್ಳದೆ. ತಾಪವನ್ನುಂಟುಮಾಡುವವನ: 
ಯಲ್ಲೇ ಇದ್ದು ಹಿಂಸಿಸುವವನು: ರಾಯನ ಚತ್ರಚೋರನ ಮಲ್‌ 
ಯಿಣಸಿಗಾಜನಾಯಕನನು ಕಾಣ್ಟೆನಿನ್ನೆಂತೊ (ಹೊಣಸೋ- ೨೩-೩೨). 
[ಮಕ್ಕಿ 4 ಇಜ್‌ಗಾಲ] 
ಮಣಕ್‌ಯುಗು `'ಮಜ್‌ವೊಗು' ನೋ. 
ಮಲಸಿಯೇಲು (ನಾ). - ಮಜ್‌ಗಾಳಗ : ಕಳ್ಳರ ಭಯಂ ಮುನ್ನಿಲ್ಲ 
ಬೆರ್ಚಿಲ್ಲ ದರ್ಲ ಮಣ್‌ಯೇಲುಲ್ಲ ವಿಪತ್ತಿಯಿಲ್ಲ ರುಜೆಯಿಲ್ಲುತ್ತಾತೆಮಿಲ್ಲಾವಗಂ 
, ಆ ಪೂರ್ವವಿದೇಹದೊಳಿ್‌ (ಬಂತು ೫-೩) - 
[ಮಜಕ್ಕಿ 4 ಏಜ್ಯು (ನ ಏಜು್‌)] 
ಮಲಿಯೊಗು `ಮಟ್‌ವೊಗು' ನೋ- 
ಮಜಿಸಯೊಡ್ಡು (ಕ್ರಿ). ಮರೆಮಾಡು ; ಅಡ್ಡವಾಗಿ ಹಿಡಿ : ಮಿಂಚುಗುರ 
ವಸುಪನುದ್ಚಿ ಳಗೆನಸುಂ ಪಸರಿಸೆ ಮರಲ್ಲ ಕರಮೊಂದೆಸೆದುದು ಚಂದ್ರಾ 
ತಪಕ್ಕೆ ಮಲ್‌ಯೊಡ್ಮಿನ ವೋಲ್‌ ( ಕಾಶುಪೂ- ೪0) ರವಿಮಂಡಲಕೆ 
ಮಣಯೊಡ್ಡಿದನು. ಮುರರಿಪು ವರಸುದರ್ಶನವ (ಕುವ್ಕಾರ್ರೋ- ೦೪-೩೩). 
_[ಮಜ್ಚ 4 ಒಡ್ಡು] 
ಮಂಜ'ರೂವು (ನಾ). ಬದಲಾಯಿಸಿದ ರೂಪು; ಮಾರುವೇಷ ; 
ನಾಡಿಗರಿರವನಾರಯ್ವೊಡೆಂದು ರಾಯನಟ್ಟದ ಬೇಹಿನವರ್‌ ಮಜ್‌ರೂವಿ 
ಬೀದಿಗಳೊಳ ಬರೆದರೆ (ಕಾಮಾಕ್ಕ- 34-9). 
[ಮುಜ್ಜಿ 4 ರೂಪು (ನ ರೂಪು] 
ಮಣ'ವಟ್ಟೆ (ನಾ). ಗುಪ್ತ; ಮಾರ್ಗ ; ಕಳ್ಳದಾರಿ : 
ಸಚಿವಂ ತ ಮಅಕಿವಟ್ಟೆಯೊಳ್ಳಂದು ಹಹೆಭವನಮಂ ಕಂಡು ಪಟ್ಟದಾನೆ 
ಯನಿಳಿದು ರಂಗಮಂಟಪವ ಪೊಕ್ಕು (ಸವತೆ. ೦೫-೮): [ಮಜ್ಜ 4 ಬಟ್ಟೆ] 
ಮಜ್‌ವಡು (ಕ್ರಿ). ಪರಿವೆಯಿಲ್ಲದೆ ನಿದ್ರಿಸು ; ಮೈಮರೆತು ಮಲಗು: 
ಎರೆಯನೆರೆಗೊಂಡು ಮಣವಟ್ಟಿರೆಯಿರೆ ಕುಯ್ಬುರಿವ ಸೂರ್ಯಕಾಂತದಿ 
ನೆಟ್ಟಿ ತ್ತಿರರೋಡಿದುದಜಗರ (೬19. 0೬-೩೦); ಆತ್ಮವಲ್ಲಭೆಯುಮಾನುಂ 
ವಿಶ್ರಮಿಸಲೆಂದಲ್ಲಿಗೆ ವಮಾನಮನಿಟ್‌ಪಿಜಿವನ್ನೆಗಮವಂದಿರೆನ್ನ ಬೆನ್ನನೆ ಬಂದು 
ಮಲ್‌ ಉನಟ್ಟಲ್ಲಿಯೆನ್ನ೧ ಛಿದ್ರಿಸೆ (ಪಂ ೩-೦೪ ಐ). 
[ಮುಜಸ್ಮಿ 4 ಪಡು] 


ಮಟಿಕಿವಾತು, ಮಜೌ್‌ಮಾತು (ನಾ). ಅಭಿಪ್ರಾಯವನ್ನು ಮುಚ್ಚಿಟ್ಟು 
ಆಡುವ ಮಾತು: ಸುತ್ತು ಬಳಸಿನ ನುಡಿ: ಇರ್‌ ಚ ಕಳೆ ಭವವ 
ನಃ ಕೆ ಮಠತೆವಾತುಗಳು ಸಾಕಿನ್ನು ಸಹ್ಣುರುವೆ 

ಸ ಇ 
ಸೂಕಬೇಡಿನ್ನೆನ್ನ ಸ್ವೀಕರಿಸು ಮದ್ದುರುವೆ (ರೀಾಶೋ. ೦೯-೦೦). 


೭ ಮಜಕಿಮಾತೇಂ ಸಡಿಲುತೆ ಕೂರಸಿ ಕಳುತ್ತುಗ್ರಾಜಯೊಳ್‌ 

ದೊಳಗಬಕ್ಕಿ ಬಂ ್ಯೋಟಿ ಕೋಟಿರದೊಳ್‌ 

ುಜುಗಂತ್ತಿರ್ಪೆದು. . . - ಯೆ ಭೂಪಾಲವಾ (ರರ್ಮನಾ- 

ಸುರರು ವ; 'ದೇವತೆ ಪರಿಭವಿಸಿದಳೊ ಭಾಗ್ಯ 
ವಧು ಮೊಗದಿರುಹಿವಳೊ ಮುಜಕಮಾತದೇಕೆಂದರಸ ಬಿಸುಸುಯ್ದ 
(ತೊರರಾ 0-3-06): [ಮಣಕ್ಕಿ 4 ಮಾತ್ತು] 

ಮಜವಾರ (ನಾ): ಸಮುದ್ರದ ದಡದಲ್ಲಿ ನಿರ್ಮಿಸಿರುವ ಹಡಗುಗಳ 
ರಕ್ಷಣೆಯ ಸ್ಥಾನ ; ಬಂದರಿನಂಥ ಸ್ಮಳ 2 ಮಜಕವಾರದೊಳ್‌ ಭಹಿತ್ರ 


uot); 


ಕುಟುಂಬರೊಡವೆರಸಿ |- 


೭೦೩೧ ಮಜವುಯಿಲ್‌ 

ಮನಿರಿಸಿ ಪಣಿಕೃತಿಗಳ ಪೊಟಲಂ ಪೊಕ್ಕು ತಮ್ಮ ತಂದ ಸಾರವಸ್ಸುಗಳಂ 

ನಾರಾಯಣಂಗೊಪ್ಬಿಸಿದೊಡೆ (೩050. ೦-೪೯ ಫ್ಲೂ “ಮರೆಯಾದ ಸ್ಥಳ" 

(೨0ಕ0- ಕೋಕ). [ಮಚ್‌ 4 ಪಾರ್ಕ] R 

ಮಲ್‌ವಾಳ್‌ "ಮಜಿವಾರ್ಯ ನೋ. 

5 |ಮಣಿಃವಾಳಿ (ನಾ): ಶರಣಾಗತರಾದವರನ್ನು ರಕ್ಷಿಸುವ ಕರ್ತವ್ಯ; 
ಮಜಕ್‌ವಾಳಿಯಂ ನೆಅಪುವೆಸಿನ್ನು ತೆಕಣಸಮಸ್ತನಾಯಿಕರುಂ ತಾವರೆ 
ಹಳ್ಳಿಯ ಸೋವಿಸಿಟ್ಟಿಯುಂ ತುಲುವಂ ಕೊಂಡು ಪೋಪಲ್ಲಿ (ಕ. ೪111, 
ಸೂರಿ. ೪೭-೦೦; 1೬/7). 'ಜೋಳವಾಲ್‌' ಪರಾ. 

[ಮಕ್ಕಿ 4 ಪಾಳ್ಕಿ (ಇ ಪಂಟಕ್ಕಿ)] 
30 | ಮಜವಾಳ್ತನ (ನಾ). ವ್ಯಭಿಚಾರ; ಹಾದರ : ನೆರೆದಡೆ [ಕೀಆಃ]ಗೇಳ್ಲಿಲ್ಲರು 


ಪೊಣಗಿಕ್ಕೆ ಪುರಜನ ವೀಧಿಯೊಳ್‌ ನೆರೆಯೆ ಹರುಷದಿ ಕುಕಿಲ್ಲು ಕೂಕಿಅೌ 
ದೊಡಸಾವೊಲ್ಸು ನೆರೆಯದೆ ಮಜವಾಳ್ತನ ) (ಅನಂತ: ೦೦-0೩೫): 
[ಮಲಕಿವಾಲ್‌ (೭ ಮವ) 4 ಡತನ] 
ಮಲಿವಾಲುಜ್ಯ (ಕ್ರಿ). ೧. ಮರೆಹೊಕ್ಕು ; ಶರಣಾಗು: 


35|  ಎಮ್ಮೊಳ್‌ ಪಗೆಗೊಂಡು ನಿರ್ನಿಮಿತ್ತದಿನಲರ. 


ಗೆ ತಲೆಯಂ ಮಾಜುಗುಡದೆ. 
ಮಜಕಿವಾಟ್ಟುದೊಳ್ಳಿತು (ಉನೂಕ್ಕ- ೩೭-೨೫). ವಿ. ವ್ಯಭಿಚಾರ ನಡೆಸು ; 
ಹಾದರೆ ಮಾಡು: ನಾಗಸೂರನೆಂಬೊನಾತಂಗೆಣ್ಬರ್‌ ಪೆಂಡಿರ್‌ ತನ್ನ 
ಪೆಂಡಿರೊಳ್‌ ಸಂತೋಸಂಬಡೆಯದೆ ಮೋದಾಳಿಯೊಳ್‌' ಮಜಕವಾಟು 
ಶ್ರಿಕ್ಕ್ಕಂ (ನರ್ಮಾರಾ- 30-0೮) ನ ಆಕೆಯೊಡನಾ ಪುರದ ವಸುಭೂತಿವೆಸರ 
ವಸುಧಾಮರಂ ಮಲಟ್‌ವಾಟುತ್ತಿಮಿರಲ್‌ (ಶಂರಾಮಾ- 6-30ವ) ; ತನ್ನ 
ನಾದುನಿಯೊಳೀ ಖಳಂ ಮಣವಾಟ್ಟನ್ಯಾಯವರ್ತಿಯೆಂದು ಡಂಗುರಂ 
ಬೊಯ್ದ್ಸುತ್ತಂ ನಾಡಿಂದಮೆತ್ತಿ ಕಳೆವುದುಂ (ಪಾರ್ಕೃಪು. ೪-3೪ ವ)- 

[ಮಣಕ್ಕಿ 4 ಬಾಲು] 

ಮಟ್‌ವಾಲ್ಡ್‌, ಮಜ್‌ವಾಳ್‌ (ನಾ). ವ್ಯಭಿಚಾರ : ಹಾದರ: 
ಮಲಕ್‌ವಾಲೊಲಿವ ಕುಲವಧುಗೆ ಬಯಸಿದೊಡಲಂಘ್ಮಪುರುಷವ್ರತಕ್ಕೆ ಬನ್ನಂ 
ಬರ್ಕುಂ (ಶೇವಸ0- ೫೬-43); ದುಷ್ಪಚೇಪ್ಟೆಯಂ  ಮೆಜ್‌ಯಿಪ ತಮ್ಮ 
ಭಂಗಿ ಮಅಕಿವಾಟಿ ಮನುಜಸುಖಕ್ಕೆ ಸಂತತಂ ಮಟುಗುವ: ಚಿತ್ರದಿಂ ರಜನಿ 


25 


ರಂಜನಮಾದುದು ಬಂಧಕೀಜನಂ (ಕಸು. 4-63). ಮಣಿವಾಳ್‌ : 
“ಮಜ್‌ವಾಳ್ತನ' ಪರಾ. 
0 [ಮಖ್ಯ 4 ಬಾಟ್‌] 
ಮಖಕವಿಡಿ (ಕ್ರಿ). ೧. ತೆರೆಯನ್ನು ಹಿಡಿ : ಆವರಣವನ್ನು ಹಿಡಿ: 


ಮುಸುಕೆ ಹರಿಕಾಂತಿ ನೀಲೀವಸನಂ ಸ್ಪರ್ಶಾನುಮೇಯಮಾದುದು ರಾಮಂ 
ಗಸಿತಾಂಬರಮಂ ಮಜಎಡದ ಸುವರ್ಣದ ವಿದ್ಧದಂತಿರುದ್ಧವನೆಸೆದಂ (4/0: 
13-೪0 ೭ ಮೊಗಕೆ ಮುತ್ತುಗದೆಲೆಯ ಮಜ'ವಿಡಿದಗಲಿದುಮ್ಮಹದಿಂದ 
ಜನಕನ ಮಗಳ ನಡೆಸುತ ತಂದರು (ಕೊರ. ತ ವಿ. ಅಡ್ಡಿ 
ಯನ್ನುಂಟುಮಾಡು : ಅಪಕೀರ್ತಿ ಹೊಟುವುದು ಬಲ್ಲೆ ಲ್ಲೈನೆನುತುರವಣಿಸಿದನಾ 
ಮುಂಗೈಯ ಮಂಕಿವಿಡಿದು (ಕುಪ್ಮಾರ್ರೋ- ೦೩-೦೦)- ೩. ಆಶ್ರಯಿಸು ; 
ಅವಲಂಬಿಸು : ಆವನ ಪಾದಪಂಕಜವ ಮಜಕವಿಡಿದು ಮರ್ತಾವಶಾರ 
ದಲುಜುವ ದೈವವದೆಂತು ಜನಿಸಿದ ತೆಜನನೆಲೆ ಮ:ನಿನಾಥ ಕೃಪೆ ಮಾಡು 


40| ವುದು ತನಗೆ (ಸರಾಗ: ೦೦-೨-೨): [ಮಿ * ೩] 
ಮಟವುಗು "ಮಜಿವೊಗು' ನೋ. 
ಮಜ್‌ವುಯಿಲ್‌, ಮರೆಹುಯಿಲು (ನಾ). - ಮಜ್‌್‌ಗಾಳಗ: ಆ 


ಮೈಸೂರ ಚಾಮರಾಜನೆಸಗುವ ವಂಜ್‌ವುಯಿಲುಪಟಳದಿಂ , 
'ಹಿಂದೆಗೆದು  ಪೋಪುದರಂ ದಾರಿಯಿಲ್ಲದೆ. (ಸಿಳವಂ- ೩೮-0೨). 
ಮರೆಹುಯಿಲು : ಮರೆಹುಯಿಲಿನ ಪ್ರಯತ್ನವು ಕೈಗೂಡಲಿಲ್ಲ. (ರಾಕನೀ- 
[ಮಜ _. ಪುಯಿಲ್‌ (ಇ ಪೊಯಿಲ್‌)] 


೧೪೩)- 


ಮಜಕವೆಜು 


ಮಲ್‌ವೆಟು (ಕ್ರಿ). ಆಸರೆಯನ್ನು ಹೊಂದು : ಆಶ್ರಯಂವನ್ನು ಪಡೆ ; 
ಅವಲಂಬಿಸು : ವಿಕೋಚನದೇಡಿಗಳಂ ಮಣಿವೆತ್ತು ಚಂದ್ರಿಕಾಚಯ: 
ಮೆಳೆಸಿತ್ತು ವಾಸರವ ಮಂ (ಕದ್ರು. ೨-೦೫). [ಮಜ್ಕೆ ಪೆ] 
ಮಂ'ವೊಗಿಸು (ಕ್ರಿ). ಆಸರೆ ದೊರಕುವಂತೆ ಮಾಡು; ಆಶ್ರಯ 


ವನ್ನು ಹೊಗುವಂತೆ ಮಾಡು : ಕಂತುಪಿತನಾತನಂ ಮಂಸಿವೊಗಿಸಿ 
ಕೊಂಡು ಮುನಿಯೊಡನೆ ಯುದ್ಧ ಸ್ಮಂಗೈದನು (ರಿಪು. ೨೭-೫)- 
[ಮಜ್‌ವೊಗು 4 - ಇಸ್ಕು] 
ಮಣಕಿಪೊಗು. ಮರೆಹೊಗು. ಮಜ್‌ಯುಗು. ಮಲ್‌ಯೊಗು, 
ಮಜಿ್‌್‌ವುಗು. ಮಣಿಹುಗು, ಮಲಕಿಹೊಗು. 'ಮೊರೆಹೊಗು. 
ಮೊಹ್‌ಯೊಗು, ಮೊಟ್‌ವುಗು, ಮೂಣಿಹೊಗು (ಕ್ರೆ). ಆಶ್ರಯಿಸು; 
ಆಸರೆಯನ್ನು ಪಡೆ ; ಶರಣಾಗು: ಮಜಸವೊಕ್ಕರ ಕೊಲಲಾಗದು 


(5೨ರ. ೧೪೨೮. ೩೩-೬ ; 900); ತಸ್ನ ಮಜಕಿವೊಕ್ಕೊಡೆ ಕಾಯದೆ . 

ಮಾಣ್ದು ಬಾಟ್ವ ಪ್ರಯವಾನಸಸೆಂಬದನಜುಂಡಮೆಂಬುಡೊಂದತ್ತಿಯ 
ಪಣ್ಣೊಳಿರ್ಪ ಪುಲುವಲ್ಲದೆ ಮಾನಸನೇ (ಶಂಕಠಾ- ೩-೬೩೫); ಇಂದು ನಿಮ್ಮಂಭ) 
ಗಳ ಮಜಪೊಗಬಂದೆನೆನ್ನನು ಪತಿಕರಿಸಬೇಕು (ಉುನ್ಶಾರೀ, 2-೩6)- ಮರೆ 
ಹೊಗು: ಮರೆಯೊಕ್ಕರೆ ಕಾವ ಮಾರಾಂತರೆ ವೈರಿ (2೮. ಇ. 0-೩; 1687). 
ಭಾಷೆಗೆ ತಪುವ ನಾಯಕರ, ಗಂಡ ಮರೆಹೊಕ್ಕರೆ ಕಾಯಿವ . . - ಬಸವಪ್ಪ 
ನಾಯಕರವರು (ಮೈಆಂ. ೧೯೩೩, ೩೩-೦3; 1785) ; ಸಂಸಾರದಲ್ಲಿ ಸೋತು 
ಕಂಗಾಲಾಗುವಾಗ, ಯಾರಿಗಾದರೂ ಕಣ್ಣೀರಿಟ್ಟು ಮರೆಹೊಗಬೇಕಲ್ಲ 
(ಅಕ್ಕಿ. ೨೨೦): ಮಟಿ್‌ಯುಗು. ಮಣಸಿಯೊಗು: ನಿಮ್ಮ ಚರಣಸಂರಸದ 

ಮಟ್‌್‌ಯೊಕ್ಕೆನಗೆ ಶಿವದೀಕ್ಷೆಯಿತ್ತ ರಕ್ಷಿಸು (ಕರ್ಮರಾ- 03-೬) ; ನ ನಜ್ಞನಾಗೆ 
ಪಿನಾಕಿ ಮಾಡುವುದೇನು ಮಜಕೆಯೊಗುವೆನು ಮಹೇಶ್ವರನ (ಕುನ್ಮಾಂ. ಬ 
ಸೀತುದೇವಿಯರನೊಬ್ಬು: ತ್ತು ಮಣಯೊಗು ರಾಘವೇಶ್ವರನ (ತೊರರಾ- 
೬-6-೪6). ಮುಲಿವುಗು: ಕೆಟ್ಟ ಜಪಮುಂ ತಪಮುಂ ನಿನಗೇಕೆ 
ಚೆಚ್ಚರಂ ಮಣಕವುಗೆ ಸುಲ್ಗುಮಾಗ ಮರುಳಾಗದೆ ಪೋಗಿ ಜನೇಂದ್ರಧರ್ಮ 
ಮಂ (ಸಮಶೆ. ೧೫-೯೪) ; ಹೆರಿವ್ರ; ಹತಿಗೆ ಸುರ್ಕಿದ ಗಿರಿ ಮಣಕಿವುಗೆ ಕಾದು 
ವಾರ್ಧಿ ಮರ್ಯಾದೆಯನೀ ಧರಣಿಗೆ ಮಾಡಿಡುಡೆಂತೆನೆ ಧುರದೊಳ್‌ 
ನೀರ್ವೊಕ್ಕವಂಗೆ ಮಂನಿಯರ್‌ ಪಗೆವರ್‌ (ಸೂಸು. ೨-೦೭) ; ವಜ್ರಪಂಜರ 
ವಾಗಿ ಮಣಕಿವುಗಲು ಓವುದು - , . ನಿಮ್ಮಂ ನೆನೆವ ವೂನವರ (04. 
೬೦-೪೦), ಮಜ'ಹುಗು : ಪೊರೆಯನೇ ದಂಡಿಯನುಮೇಶನು ತನ್ನ 
ಮಜ್‌ಹು [೫4 ೫ಂ. ಮೊಬ್‌ಯೊ]ಗಲು (2ಸಫ್ರೆ. 1೪-೭0). ಮಣಹೊಗು : 
ಮ[ಣಣ. ಮೊ]ಅಕಿಹೊಕ್ಕಡಂ ಕಾರುಣ್ಯದಲಿ ನೋಡಿ ಕಾಯಲು 
ಸಭಯಾತ್ಮರಾದೆಮಗೀ ಯುಗಕೆ ನೀವಲ್ಲಡೇ ದೀರ್ಫುಯುವಂ ಕೊಡುವವನ 
ದಾವಂ (೫8ಫು- ೪೬-೪0) ; ರವಿಯ ಮಣಿಹೊಗಲಿ . , , ನಾಳೆ ಪಡುವಣ 
ತರಣಿ ತೊಲಗದ ಮುನ್ನ ಕೊಲುವೆನು ವೈರಿ ಸೈಂಧವನ (ಉಮ್ಮಾರ್ರೋ- 
6.53) ; ಎದೆಗೆಟ್ಟು ಮೆಲಸಿಹೊಳ್ಳ ರಿಗೆ ಮುದದೊಳಭಯದಾನವನಿತ್ತು 
ನಂಜೇಂದ್ರ ಪದುಳದೆ ಕೊಂಡನಾ ಪುರವ (ಕಂನಂ. ೧೪-0): ಮೊರೆಹೊಗು; 
ಇಂದು ಮೊರೆಹೊಗಲು ಯಾರನ್ನೂ ಕಾಣೆ (6ರು6. ೫8); ಸೋತು ಸೊರಗಿದ 


ಜನತೆ . . . 'ಕಾಣದ ಶಕ್ತಿಯೊಂದಕ್ಕೆ ಮೊರೆಹೊಗುವ ಗತಿಗೆ ಇಳಿದರು 
(೫ಾರರ- ೪86) ಹೊಲಸಿಯೊಗು : ನೀ ಕೈ ನೀಡಿ ಫಿನ್ನವನೆಂದು ತೆಗೆ 
ಮೊಜ್‌ಯೊಕ್ಕೆ ತಾನು (ಸಳಾಗ. ೭೯-೨೪): ಮೊಜಕಿವುಗು; ಇಂದು 


ಮೊಟವುಗುಷೊಡಾರೇ ಕಾಣೆನರಟ ಗೋವಿಂದ ನೀನಲ್ಲದೆ (ಕ್ಕ ನಭಾ” ೦೦-೩೫). 
ಮೊಲಹೊಗು : ದಂಡಧರನುಪಟಲದಿ ಮಿಗೆ ಮುಂಕೊಂಡು ಮೊಣ 
ಹೊಗುವವರ ಕಾಣೆನು (೫08. ೭3); ಬಲ್ಲಿದರ ಮೊಲ್‌ಹೊಗಲು... 
ವಿಧಿ ಬಂದು ಕೊಲ್ಲದೆ ಬಿಡದು (3ರ 6ಬ). 

ಮಬ್‌ವೊಕ್ಳರ ವದ್ರ ಪಂಜರ ಆಶ್ರಯಿಸಿದವರನ್ನು 


ತನ್ನನ್ನು 


Ne ಸಳ 


೭೦೩೨ 


5 


15 


20 


ಮಟನಮಟಸು 

೦ಜರದಂತೆ ಭದ್ರವಾಗಿ ಕಾಪಾಡುವವನು ; ಒಂದು ಬಿರುದು ; 
ಫಳ್‌ ರೆ ವಜ್ರಪಂಜರಂ ಗೋತ್ರಪವಿತ್ರ ಸುಜನಪ್ರಸಂನ ಕಲಿಗಳಾದಿತ್ಯ 
(ಕೂ. 117, ೪6-39; 1247). ಮಲೌಪೊಕ್ಯರಾಶ್ರಯ ಶರಣು ಬಂದವರಿಗೆ 
ನೆಲೆಯಾಗಿರುವವನು ; ಒಂದು ಬಿರುದು: ಕಲಿಯುಗನೀಜನ್‌ 
ಮಬ್‌ವೊಕ್ಕರಂಶ್ರೆಯಂ (ಸ್ಕ60- ೦೯೦೬, 0೩-೦೦; 900). ಮಜಿವೊಗೆ ಕಾವ, 
ಮಲಸ್‌ಯುಗೆ ಕಾವ, ಮಜ!ವುಗೆ ಕಾವ ಎ ತನನ. ನ್ನು ಆಶ್ರಯಿಸಿ ಸಿದವರನ್ನು 
ರಕ್ಷಿಸುವವನು ; ಒಂದು ಬಿರುದು : : ಭುಜಬಳಭೀಮ ಮಜ್‌ವೊಗೆ 
ಕಾವ ಶರಣಾಗತವಜ್ರಪಂಜರಂ (ಎ೪. x1. ಚಿಕ್ಕನ. ೫6-03 ; 1161) ; 
ಬಂಟರ ಭಾವನಂಂ ಮಂಕಿಯುಗೆ ಕಾವನುಂ . . . ಶ್ರೀಮಂನುಮಹಾ 
ಮಂಡಳಿಕ ಬಂಮರಸದೇವ (ಸಳ: 11. ತಂಕೆ- ೬೧-೩೬; 1154); ಮುಜಕಿವುಗೆ 


ಕಾವಂ ಯುದ್ದ ಸ್ಹ ಧುರನ್ನರಂ ಧೈರ್ಯುಧರಾಧರಂ (as. Fi Fe; 
1054). [ಮಜ 4 ಶೊಗು] 
ಮಲಕಿಸನ್ನೆಗೆಯ್‌, ಮಟ್‌ಸ ನ್ನೆಗೈೈ (ಕ್ರಿ) ಗುಟ್ಟಾಗಿ ಸೂಚಿಸು ; 
ರಹಸ್ಯಸ ಸಂಕೇತವನ್ನು ನೀಡು. "ಕೂಡು : ವೆಸಂತದೂತಿ ಮಜಾ 
ಮುಂಬಗಳಿಂ ಮನಸನ್ನ (ಕತಂಘು- ೭-೦೦). ಮಂಕಿಸನ್ನೆಗೈ : 
ಒಲಿಗುವು, ಎ ನೆಮ್ಮಿ ಕುಳಿತನು ಚಕ್ರೀಶ ನಟುಗೋಲ ನಿಲೆ ಬಿಸಿಲಲ್ಲಿ 
ಮಜ್‌್‌ಸನ್ನೆ ಗೈದು ಸತ್ತಿಗೆವಿಡಿಸಿದನೇನು ಮಜುಕವೊ ತಮ್ಮನ ಮೇಲೆ. 


(66. 30-0೪). [ಮಜ್ಕಿ 4 ಸನ್ನೆಗೆಯ್‌] 

ಮಜಿಿಸನ್ನೆಗೈ 'ಮಜಸನ್ನೆಗೆಯ್‌' ನೋ. 

ಮಟಕಿಸು "ಮಣಿಯಿಸು' ನೋ. 

ಮಟಿ"ಹಿಡಿಕೆ (ನಾ). ಎಚ್ಚರವಿಲ್ಲದಿರುವುದು ; ಮೂರ್ಛೆ; ವಿಸ್ಮೃತಿ 
ಇಂತಿದಜ್‌ಂ 'ಮಲ್‌ಒಿ[ಕ]ಯ ೨ ಭ್ರಾಂತಿನೊಳದಟಟ್‌ದು ಕಾಲ್ಗ ಕುಂ 
ಕೆಟ್ಟೊಡವಂಗಂ ತಳುವಿಲ್ಲದೆ ತತ್ಯಿ)ಯೆಯಂ ತಾಂ ಮಾಡಲಿಟಾಗುಮುದು 
ಮಂನ್ಲಿನವೋಲ್‌ (ಏರುವ. 0೩-೦೩೫)- [ಮಜಿಕ್ಕಿ 4. ಹಿಡಿಕೆ (-ಆ ಏಡಕೆ)] 

ಮಜ್ಜಹುಗು 'ಮಲಕೆವೊಗು' ನೋ. 

ಮಣಹೊಗು `ಮಜವೊಗು' ನೋ. 

ಮಟಮಟ, ' ಮಳಮಳ್ಕ (ನಾ). ಮಬ್ಬು; ಅಸ್ಪ ಷ್ಟತೆ; ಮಸುಕು: 
'ಮಬಮಲ್‌ೌಸು' ಪರಾ. ಮಳಮಳ್ಳ : -ಮಳಮೇಸು: 
"ಮಟಲ್‌' ಹೋ. 

[ದೇ.॥8 ತಮಿ, ಮಲಮಲಪ್ಪು ಎ ಮಾತು ಅಥವಾ ಕೃತಿಯಲ್ಲಿ ಕಂಡು 

ಬರುವ ಅಸ್ವಿರತೆ,- ಅಸ್ಪಷ್ಟತೆ; ಮಟ ಮಾನಸಿಕ ಗೊಂದಲ ] 

ಮಟಮಟ”ಸು, ಮಳಮಳಿಸ್ಸು (ಕ್ರಿ). ೧. (ಪರವಶತೆ, ಕಣ್ಣೀರು, 
ಮುಂತಾದುವುಗಳಿಂದ) ಕಣ್ಣು i ದೃಷ್ಟಿ ಮಸಂಕಾಗು.- 
ಅಸ್ಪಷ್ಟವಾಗು : “ಮಲಮೇಟಿಸಿತ್ತು ಜಿ ಕಣ್ಯದದಿದೆ ಭಾವಂ” (ಕನುರ- 
ತಂ: 0); ಆಂತು ಕುಡಿಯು ಕಕ್ಕರಗೆಯ್ತದಿಂ ತುದಿನಾಲಗೆಯೊಳಾ 
ತೊದಳ್ಳಿರಸು ನುಡಿವ ನುಡಿಗ್ಗಳುಂ], . . ಮಲಮಟಃಪ ರೂಪು ಕಣ್ಣ 
ಳೊಲಾ ಬೆಳ್ಬನಟೀಯೆ ಸೋಂಕುವ ಕೆಂಪುಗಳುಂ (ಶಂಶಥಾ, 9-66 5); ಕಳ್ಳ 
ಸೊರ್ಕೆನೊಳಂ, . . . ಉಂತೆ ಪೊಳೆವ ನಿಡಿಯಲರ್ಗಣ್ಣಳ್ಗೆ ಮಟಮಬೀಪು 
ನೋಟಮುಮನುಂತೆ ತೊದಳಿಸುವ ನುಡಿವ ನುಡಿಗಳ್ಳೆ ತೊದಳು. 
ಮನೆಕ್ಕಿಯಿಂ ತಳೆಯೆ (ಹರರ: ೭-60 2) ; ಬೆಳರ್ತ ದೋರೆವಾರ್ಯ 
ಮಟಮಟೀಸುತ್ತುಮಿರ್ಪ ನಗೆಗಣ್‌ ನಸುಜೋಲ್ಲೂಡೆ (ಸೂಕ್ತಿಸು. ೯. ೬0). 
೨. (ಆಯಾಸದಿಂದ) ಕಣ್ಣನ್ನು ಮು ಕೊಳ್ಳು 2. ಅಡಿಗಡಿ 
ಗಾಗುಳಿಸುವೊಡಂ ನುದಿಗಳಾನಿಸವಿಿ ಕೇಲ್ಲೊ ಡಂ ನಿಜತನುವಂ ಸಡಲಿಸಿ 
ಣ್ಣಂ ಮಟಮಟಃಪೊಡಮಲ: ನಿದ್ರಾಂಗಿತಂ ಮನೋಜಲತಾಂಗಿ (ಕುರಿ. 
ಜಟ ಮಳಮಳಿಸ್ಕು: ೧. ದಿಟ್ಟಿಗಳ್ಳ ಳಮಳಿಸಲಿ:ತೆಂದನು (ಊೋರಾಸು,. 

[ ಮಟಮಟ 4 - ಇಸ್ಮು] 


ಪರಾ. 


೭೧೪). 


ಮಃ 


ನ 
ಟಲ್‌. ಮಳೆಲ್ಲು (9) = ಮಟಮಲ್‌ಸು ೧ “ಮುಟಳ್ಳೂ(ಲ್ಸು] ನೀಲಗಿರಿಗಳ: ನಿಮ್ಮಿ ಘನಮೇಘಾಳಿ ಸುರಿಪವು 
ದೆನೆ ದೃಷ್ಟಿಕ್ಷೋಭದಲ್ಲಾ ಕ (ರಾನಿ, ಆಲು ಮಲಲ್ಲುದು. ಕವಿದುದು ಗಜದ ಜೋಧರ ರಾಡಿಯೆಸುಗೆಯಲಿ (ಕುವ 
(ಕಬಿಲ್ಲುದು), ವ: = ಕಣ್ಯದಡಿದ ಭಾವಂ” (ಕಮರ. ಕಂ. 0). ಮಳೆಗೆ ಹೆದರಿ ಹೊಳೇಲಿ ಹಾರಿದ ಹಾಗೆ (ಣಂ). 
ಮಳಲ್ಕು : ಮಳಲುತಿಹ ಕಿ ಮಗಳಂ ನೋಡಿ ಗಳಗಳನೆ ಮಳೆ ಕುಡಿವ ಹಕ್ಕಿ ಕ ವಲ ಮಳೆಯ ನೀರನ್ನೇ ಕುಡಿದು 
ಬಾಯ್ತೆರೆದು ತಂಯಿಯಳುತಿಹಳು (೫0ರ ೧೬೨-೩೮೫). [FE ಬದುಕುವುದೆಂದು ಸರಾ ಒಂದು ಬಗೆಯ ಪಕ್ಷಿ; ಚಾತಕ: 
[ದೇ.! ಮಲ. ಮಟಲ್‌ - ತೆ] ಡಿದ ಹಕ್ಕಿವೊಲು ಸ ತಿರೆ ಕನ್ನಡದ ಕೆಲಿಗಳಾ ಸಿರಿಯ 
ಮಟವೆ, `ಮಳವೆ' ನೋ. (ತೂಂಗಳು. ೦೩-೦). ಮಳೆಯ ನಕ್ಷತ್ರ ಮಳೆ ಬರಲು ಸಹಾಯಕವಾಗು 
ಮಲದ 'ಮಳವ್ಯ' ನೋ. ವಂತೆ ಸೂರ್ಯನು ತನ್ನ ಸಂಚಾರ; 


ಮಬವೆಳ್ಳೊರ್‌ (ನು). ಒಂದು ಸ್ಮಳದ ಹೆಸರು: ವರಾವೀಅಸ್ತಳ್ಟು; ರಂ 
ಏನೆ » ಶ್ರಿ ನಿಮ್ಮದ ಮಟವೆಳ್ಳೂರಾಳೆ (ಬಕ, 1೪ (3), ಎಳಂರೂ - ೦೮-೩: 
8ನೆಯ ಕತ). [? + ಊರ್‌) 

ಮಲಿಗೆ, ಮಳಿಗೆ (ನಂ). ೧. ಅಂಗಡಿ: ಮಿಗೆ ಜೆರೆಯೇಣದ. . , 
ಬಟ್ಟೆಯ ಮಟಾಗೆಗಳಿಂ ಸೋಲಿಪುವು ಸೀರೆವರದರ ಪಸರಂ (ಕಲ್ಮಕಾ: ೩6): 
ಶಕಾರಕ್ಕೆ ಟಕಾರಂ. . . ಮಠಿಕಾ-ಮಖಬ್‌ಗೆ (ಕಮರ: 3೫೬ ಶ್ರಯೋ)- ವಿ. 
ಸರಕುಗಳನ್ನು ಶೇಖರಿಸಿಡುವ ಸ್ಮಳ ಳ; ಕೋರಿ; ಗುದಾಮುಂ; 
ಮಲಗೆಯ ಮಾಳಿಗೆಯ ಮನೇಗೊಳಿಸುವ ನುನಾ ಪುಕಾರದಂಗಡಿಯುಂ. 
ಎ. ನೋಲ್ಪಡಂ ರಮಣೀಯಂ (ಸುಕುತಾ, ೯-೬). ಮಳಿಗೆ: ೧. 
೫.೫ ೬ಸದಿಂ ಮಳಿಗೆಗಳಂ ತರದಿಂ (ಬಾಂಕಕಾ- ೧೪೩೬, ಹಾನೇರಿ: ೧೮೯೧೫೪; 
೨66); ಕೊಟ್ಟಿ ಗಟಿಕ್ಕಿ ಮತ್ತರೆರಡು ದೇವರ ಪುರದೆರಡುಮಳಿಗೆ ವಜ್ಜದ ಕೇರಿಗೆ 
ಮೂಡಲು (ನಲಂ. ೦೯೬೫-೧ 1041); ಅಲ್ಲಿ ದೊಡ್ಡದೊಡ್ಡ ಮನೆಗಳೂ 
ಮಹಲುಗಳೂ ಮಳಿಗೆಗಳೂ ತುಂಬಿದ್ದುವು (ಗಂ. ೦೦). ೨. ಯೆಣ್ಣೆ 
ಅರಮನೇ ಮಳಿಗೆಯಿಂದ ಕೊಡಬೇಕು (ಎಕ, 1% ದೇವನ: 
2499); ಇಂಗ್ಲಿಪು, ಫ್ರೆಂಚು. ಹಚ್ಚು ವರ್ತಕರು ತಮ್ಮ ಮಳಿಗೆಗಳನ್ನು 
ಕಾಪಾಡಿಕೊಳ್ಳಲು ಸಿದ್ಧರಾದರು (6ತ್ರ8. 00೪); ಹಡಗಿನ ನೌಕರರು ನೀರು 
ನುಗ್ಗಿದ ಮಳಿಗೆಯಿಂದ ಸನಿಮಾನುಗಳನ್ನೆಲಾ ಹೊರಕ್ಕೆ ತೆಗೆದು ಹಾಕುತ್ತಾರೆ 


0೬-೦೪] 


(ಕ್ರಐ೩- 1). ೦೪): ಹ (2): ಶ್ರೀ ಶ್ವಾಮಿದೇವರೆ ಪಟ್ಟಣಂ ಕೊಟ್ಟಿ 
ತ್ತೊಣೆಯ ಮಳಿಗೆಯ ಭಗವತೀದೇವಿಯರ್ಗ್ಗೆ ಮುನ್ನ ಪರಮೇಶ್ವರ 
ದತ್ತಿಯಾಗಿ ಪಡದ ವ್ರಶ್ತಿ (94. ೫T-i, ೦೬-೦೬ ; 1099); 


ದೀಪಾವಳಿಯ ಪದ್ಧ ರ್ವ್ವದಲ್ಲಿಯೊಕ್ಕಲೊಳೆಂಣೆ. ಮಾನವೊಂದು ಮಳಿಗೆಯೊಳಗ್ಗೆ IN 
ನೂರ್ವ್ವಸ್ವಾಮಿಗಳ ಬಿಟ್ಟಾಯಂ (ಎಇ: xx, 00೭-33೨ ; 1167): ಈ 
ಮಳಿಗೆಯ ಕೋಲು ಕೊಳಗ ಸಕಲಸಾಂಮ್ಯನವೆಲ್ಲವೂ [ಶ್ರೀ] x ೫ ಚಲಿಂಗ 
ದೇವರೆದು (4೩. 3, ೩೦-೬೩; 1222). 
[< ಸಂ. ಮಠಿಕಾ./ತಮಿ, ಮಳಿಕೈ; ತುಳು. ಮಳಿಗೆ; ತೆಲು. ಮಳಿಗ,/ 
ಮರಾ. ಮಳಗೀ, ಮಳಘೀ) 
ಮಲೂರ್‌ (ನಾ)- ಒಂದು 
ನಗರ ತಾಲ್ಲೂಕಿನ ಮಳೂರು 
ಮಲ್ಲಯ್ಯನುಂ ಮಾಡಿಸಿದ ದೇಗ 


ಊರಿನ 


ಹೆಸರು: p ಈಗಿನ ಚಾಮ! 
ಇನ ಸಾಯಿರ ಒಬ್ಬಾರ್ಬ್ಬರುಂ 
ಮಣ್ಣೊರಗಂಲಲ್ಲ 
; 82): 0 + ಊರ್‌]! 
ಮಟ, ಮಳೆ (ನಾ). ಮೋಡವು ಕರಗಿ ಆಕಾಶದಿಂದ ಸುರಿಯುವ 
ಹನಿಹನಿಯಾದ ನೀರು; ಸರಿ; ವೃಷ್ಟಿ: “ಧಾರಾಸಂಪಾತಃ, ಅಸಾರಃ 
ಈ ೨ ಮಟ" (ತಲಾಡು- ತ 'ೆಸಿಗಳ್ಳಿ ಕೆಶ್ಮುನೆ ಮೊಲಗುವಿರೇಂ 
ಮೊಲಗಿದಂತೆ ಕೊಳ್ಳುವೆ ಮಟಕಿಗಳ" (ಣವ್ಮಸಾ. ೪೩೭ ಶೂರ್ರಳು; ಪದನಂ 
ಕಾಣಿಸಿಕೊಳ್ವವಲ್ಲಿ ಮಬಕ್‌ಗಳ: (6೦4. ೦-೩0); ಮಂಕಿಯಿಲ್ಲದೆ ಪೊಯ್ಲಾರಿಂ 
ಬೆಳೆಗುಮೆ ಧರೆ (ಕರ್ಮಾಶ್ಯು. ೦-೪೯); ಮಲಸಿಯೇ ಸರ್ವಜನಾಶ್ರಯಂ 
(ತೋರುಕ. 09). ಮಳೆ : “ಮಳೆಯೆನಲ್‌ ವೃಷ್ಟಿ” (ಕರರ, 61); ಕಾಳ್ಕಿಚ್ಚನಿಂ 
ಬೇವಂಗೆ ತಂಪಿನ ಸೋನೆಯ ಮಳಿಯಾಗುತ್ತೆ ಮಾಣ್ಬಲೆ (ಎಸ: ೪-೬): 


ರಾಜ 


ಕ್ಕೆ 


ಶಿವ, 392- 


ಕೊಟ್ಟಿ 


ದಿರ್ಕಣ್ಣುಗಂ (ಎಕ. (1): 


10 


15 


ಸ್ರ 


೩5 


೩6 


40 


ದಲ್ಲಿ ಬಂದು ಸೇರುವ ನಕ್ಷತ್ರ 
ಪ್ರದೇಶೆ ; ಮಹಾನಕ್ಷತ್ರವನ್ನೇ ಮಳೆಯ ನಕ್ಷತ್ರವೆಂದೂ ಹೇಳುತ್ತಾರೆ 
(68). ಮಳೆಯ ದ ಮಳೆಗಾಲದ ಆರಂಭದಲ್ಲಿ ಕುಡು ಬರುವ. 
ಇರುವೆಯ ಜ » ಶಿಕ್ಕೆಗಳುಳ್ಳ ಒಂದು ಬಗೆಯ ಹುಳು ; 
ಅಚಾರ ನೆಲದೊಳಗಿಂದಲೇಳುವ* ಮುಳಿಯ ಪುಳ ಕವಿವಂದದಲಿ 
(ಕೇಪೀಪ್ರ- ೩6). ಮಳೆಯ ಬಿಲ್ಲು -ವಂಳೆಯ ನೀರಿಗೆ ಸೂರ್ಯನ 
ಬಿಸಿಲು ಎದುರಾಗಿ ಬಿದ್ದಾಗ ಏಳುವ ಏಳು ಬಣ್ಣಗಳ ಬಿಲ್ಲಿನಂಥ 
ಆಕೃತಿ; ಕಾಮನ ಬಿಲ್ಲು; ಇಂದ್ರಚಾಪ : ಬೆನ್ನನು ಕಾದು 
ಕೈಕಾಲ್ಗಳನು ತೇಲಿಸಿ, ಹೊಳಿದಳು ಮಳೆಯ ಕ ಹಾಗೆ (ಕುಫ.೩6-02) - 
ಮಬ್‌ಕೊಳ್‌ -- ಮಳೆಬೀಳು ; ಮಳೆಯಾಗು : ಪ್ರಜೆಗಳು ಮೆಚ್ಚಿದಂತೆ 
ಮಬ್‌ಕೊಳ್ಳೆವು (ನತ್ತಾರಾ- 5೬-03)- 
[ದೇ.॥ ತಮಿ. ಮಬಕ್ಕೆ; ಮಲ, ಮಟ; ತುಳು. ಕೊಡ. ಮಳೆ] 
ಮಲ'ಗಟ್ಟಲೆ ಆಕಾಶದಲ್ಲಿ ಮೋಡ ಮುಚ್ಚಿಕೊಂಡು 
ಸೂರ್ಯನು ಕಾಣದ ದಿವಸ ; ದುರ್ದಿನ: “ ಮಟಿಿಗಬ್ಟಲೆಯಂ 
ದುರ್ದಿನಮೆಂಬುಮು” (ಶಣಯು. 00-86). ೧ 'ಮೇಘತಿಮಿರ' ಎಂಬ 
ಶಬ್ದಕ್ಕೆ ಹಲಾಯುಧದ ಟೀಕಾಕಾರನು "ಮಟ್‌ಗಟ್ತಿಲೆ' ಎಂದು 
ಕೊ ಬಿಟ್ಟಿರುವ ವಿವರಣೆ ವಿಚಾರಣೀಯವಾಗಿದೆ. [ಮಲಕಿ 4 ಕಟ್ಟಲೆ] 


ಗೆ ಸೇರಿದ 


ಮಟಿಗಾಲ. ಮಳೆಗಾಲ (ನಾ). ಮಳೆ ಬರುವ ಯತು ; ಕಾರ್ಗುಲ : 
“ವರ್ಷಾ, ಪ್ರಾವೃಟ್‌, ತಪೋತೈಯ;-ಈ (ಮೂಜು) ೩ ಮಬ್‌ಗಾಲಂ” 
(ತಲಾಯು- ೨೦-೦೦೬): ಕಾಲಮಲ್ಲದ ಕಾಲದೊಳ್‌ ಮಟಕಿಗಾಲಮನೆಂತ್ತು 
ಪಡೆಯಲಕ್ಕುಂ (ಕಡ್ಮಾಣ. ೦೩೭-೦೬): ಅಂಬಿನ ಮಬಕೆಗುಲವಾಯ್ಡು ಕುರು 


ಭೂಮಿಗೆ ಭೀಮನವೇಂ ಪ್ರತಾಪಿಯೋ (ಶಂಕಾ. 03-೬೬); ಮಲಗಾಲಂ 
ಬರೆಯುಂ ಫೆರ್ವಟುವಿನೊಳಂ ಯಕ್ಷವಿಶ್ರಿಯಾಜನಿತಮದೇಂ ವೊಬಲಾ 


ದುದೊ ರಘುರಾಮನ . , . ' ಪುಣ್ಯೋದಯದಿಂ (ಶಕಾರ, ೬-0೩). 
ಮಳೆಗಾಲ : ಬೆಳೆವುಡು ಬೆಳ್ತೆಂದಡೆ ಬಳಿಕುಳಿದೆಡೆಯಂ ಪೊಗಳವೇಡ 
ಮಳೆಗಾಲದೊಳಾಗಳು ಮುಳಿಯ: ಸ ಬೆಟ್ಟದ ಸರಿವಳೆಯದ » xಡುಮಿಲ್ಲ 
ಪಸವಿನಾಡೊಳ್‌ (ಎಕ. 1111, ಸಾರೆ, ೧೦೯-೪೯" 1042); ಕಳಿದು ಮಳೆಗಾಲ 
ವನು ಬಲಿಮಂಖಬಲಸಹಿತ ಬಂದಿನಜನಾ ದಶಗಳವಿಕೋಧಿಯು ಕಂಡು 
ಕದನೋದ್ಯೋಗಮನನಾದ (ಕರಣ. 9-೬ ಸೂಕನಿ) ; ಭರಿತಕಬರೀಬರ್ಹಿ 
ಲೀಲೆಯಿಂ ಮಳೆಗಲದಿರವನೆಚ್ಚರಿಪರೆಹಿಯಂ ಕೆಂಡು ರಮನ ದುನಶ್ಚಾತರಂ 
(ಮಟ? 2. ಕಾಲ] 

ಆಕಾಶದಿಂದ ಸುರಿಯುವ ಹ 


ನಲಿದ)ದು (ಕಖರ. 06-30). 
ಮಬಕ್‌ನೀರ್‌, ಮಳೆನೀರು (ನಾ). 


ಹನಿಯಾದ ನೀರು ; ಮಳೆ : ನೆಲನಅ್‌ದೂಡುವ ಪೊಬಕಿನೀರಲಂಪಿನಿಂ 
ಪದಕಿ ಪೊಯ್ಯ ಮಟಸನೀರೊಲವಿಂ ಪಲಗೆಯ್ಗಳ್‌ ಪೊಲಗಳಿನಲ 


ಮಲೆನಾಡಂ ಪೋಲ್ಡ ನಾಡುಗಳ ಪೆಜವೊಳವೇ (ಕಲ್ಮಾನು, ೩೨೩ ವ್ಯಾಟ್ಮಾ). 
ಮಳೆನೀರು : ಮಳೆ ನೀರು ಬಟ್ಟು, ಮಂಜಿನ ನೀರಿಗೆ ಕೆಯ್ಕೊಡ್ಡಿದ ಹಾಗೆ 
(ಗಾರೆ), [ಮಟ - ನೀರ್‌] 

ಮಟಿತವನಿ. ಮಳೆವನಿ, ಮಳೆಹನಿ (ನಾ): ಮಳೆಯ ನೀರಿನ ತೊಟ್ಟು,- 
ಬಿಂದು; ನೀಲಾದ್ರಿಯೆ ಮೇಲತಿಭರದಿಂ ಪಡಲಿಟ್ಟು ಸಿಡಿವ ಮಟಕಿವನಿಗಳ 


ಮಲಕ್ಲಿಸು ೭೦೩೪ ಮಟ್ಟು 

ಗ, % 
ಮೋಲ್‌ (ಉಡ್ಕಟಿ. ೪-೬೯); ಮಟವನಿಯಂ ಧರಾತಳೆದೊಳೊಂಡೆರಡೆಂ: ಈ ಚಾಣೂರನತ್ಯಲ್ಪಬಲನ್ನು - ಶೀಘ್ರದಿಂದವನಂ ಮಗ್ಗಿಸಿ ಎಮುಗಂ 
ಣಿಸಲ್ಮೆ ಶಕ್ತಿಯಂ ತಳೆದೊಡೆ ತಾಳಲಕ್ಕುಂ . : - ಜಿನೇಶಸೆದ್ದುಣಾವಳಿಗಳ ನಿಮ್ಮ ಬಂಧುಜನಕಂ ಹರ್ಷವನ್ನುಂಟುಮಾಡು (ಕಗ. ೬೯ ನನ್ನೂ ಪುರಾಣ): 
ನೆಯ್ದೆ ಪೇಟಲರಿದು (ರಂಥ. ೧-೩): ಮಳೆವನಿ ; ಕಜೌಕಜ್‌ದ ತಮ್ಮ ೭. ಸೋಲಿಸು: ಆ ವರುಣನು ಹಗ್ಗೆ ದಿಂದಸುರನಾಯಕರಂ ಮಗ್ಗಿಸಿ 


ಮಳೆವನಿಗಳಿಂ ಶಶಿಕಾಂತದೊಳತೆವೊನಲುಲ್‌ ವೆಗ್ಗಳಸೆ ನಾಚಿ ಬೆಳ್ಬಾದ 
ತೆಜಿದಿಂ 'ಮುಗಿಲ್ಲ ಉಿರೈಬೆಕ್ಡಿಂಗಳೊಪ್ಪಿದ:ದು [OT ೨೩೩) : ಮಳೆವನಿ 
ಗಳ ಖುರಪುಟದಲಿ ಮುಗಿಲಂಚನು ಸೀಳಿ ಅಗೊ ಮಿಂಚಿನ ಮಳಿ (ನಲು. 
೩-೦೦): ಮಳೆಹನಿ ; ಮಳೆಹನಿ ಬಿಟ್ಟರೂ ಮರದ ಹನಿ ಬಿಡಲಿಲ್ಲ (ಗಾರ). 
[ಮಲ್‌ 4 ಪನಿ] 

ಮೆಬ್ನಸು, ಮಗ್ಗಿಸು, ಮರ್ಗಿಸು, ಮಳ್ಳಿಸು (ಕ್ರಿ). ೧. ಕಳೆ; ನಿಮ 
ರಿಸು; ಹೋಗಲಾಡಿಸು : ನೀನೆನ್ನೀ ನಿಡುದೋಳ್ಗಳ ತೀನಂ ಮಟ್ಗಸ್ಸು 
ವೆಯಪ್ಪೊಡಾನೊಲ್ಲದನೇ (ಶುಪಘಾ-೨-೮೦); ಪಣ೯ಪಲದಿಂದಂ ನೆಗೆದ ನಿಜೋ 
ದರಕೃಶಾನುವಂ ಮಲ್ಲು ಸಿದರ್‌ (ಸಮತ. ೨-೩೩; ದೋರ್ದಂಡಕಂಡೂಯ 
ನಮಂ ಚಂಡಾಸಿಸಂಘಟ್ಟದಿನೊಗೆವುರಿಯಿಂ ಮಲ್ಲಿ ಪೆ. (616: ೩-0೦೩೨)- 
೨. (ತಾಪ, ದುಃಖ ಮೊದಲಾದುವುಗಳನ್ನು) ಆರಿಸು ; ಶಾಂತ 
ಗೊಳಿಸು ; ಶಮನಗೊಳಿಸು : ಆರೊರ್ವರರಸಿಯಲಕ್ಕಿಯಂ ಮಲ್ಗು ಸಿ) 
ದುಃಖಮಂ ಮಜ್‌್‌ಯಿಸುವೊರವರ್ಗೊಸಗೆಯ್ದಂ ಮಾಡುವೆಂ [CN 
೨೦೮-೧೨) ; ತನ್ನೊಳ್‌ ಮದನಪರಿತಾಪಮಂ ಕೋಪದೆ ಮುಲ್ಫ್‌ಸೆ ಕಿಜ್‌ದು 
ಸುಖದೆ ಮಜಕಿದೊಜಗಿದನೋ (ಉದ. 602); ಖಳದುಶಾ, ಸನವಕ್ಷಸ್ಮಳೋ 
ಚ್ವಲತ್ಕೃಷ್ಣರಕ್ತಜಲದಿಂ ಕೋಪುನಳನಂ ಮಲ್ಲಿ [ಕಾಕಾಂ. ನ್ನಿ]ಸದಿನ್ನುಂ ಗಳ 
ಗಳಿತಸಕೋಪನಿರ್ಪ ತೆಜದಿಂದಿರ್ದೈ. (ಗರಾಯು-0-೩೭); ಅಳುರ್ವಂಗತಾಪಮಂ. 
ಮಟ್ಗ್‌ಸಲಾಜವೆದಿತಳಿವ. ಮಳಯಜಂ ಸೂಸುವಾಲಿನೀರ್‌ (ನರ್ರಪು. ೪-೪೬). 
೩. ವಾಸಿಯಾಗುವಂತೆ ಮಾಡು ; ಗುಣಪಡಿಸು : ಲಾಂಗಲಿ ದೇವದುಂಬೆ 
ಸುರದಾಳಿಯೆಂಬಿವಂ ಕಟಿಯಿಂದಂ ಪೂಸಿದೊಡಂತದುವೆಗಂ ಪೆರ್ಚಿದ ಕರ್ಚು 
ಪೊಲುರಿವ ಊತಿಯಂ .ಮಬ್ಲ್‌ಸುಗುಂ (ಕೋಶ. ೯-೦೬೦). ೪. ಧ್ವ ಗ್ವೈಂಸ 
ಮಾಡು ; ನಾಶಗೊಳಿಸು : ಶ್ರೀಮದಾಹವಮಲ್ಲದೇವರ್‌' ಚೋರಾರಿ 
ಮಾರಿ ಡಾಮರೋಪಸಗ್ಗ ೯ಂಗಳ ಮಟಳ್ಗಿಸಿ (92. 12-5. ೬೭-3; 909) ; 
ಅಭೀಳಕಾಕಾಳಿಯಂ ತವೆ ಕೊಂದೀ ಧರೆ ಮೆಚ್ಚ ಮಲ್ಲು. ಸುವೆನುಗ್ರಾ 
ಟೋಪಮಂ (ಪಂತೆತಂ. ೨8೪-೨೨); ಸ್ವಕೀಯನಿಷ್ಠು ರಭುಷಾಸ್ಟಾಲನದಿನೀ 
ಗೋಪಾಲಬಾಲಕರಂ ಮಲ್ಗಿ ಸುವೆಂ (೩6. ೯). ೫. ಕೊಲ್ಲು: 
ಸಾಯಿಸು ; ಸಂಹಾರಮಾಡು : ಅರಸುತನಂಗೆಯ್ದಳಿಪಿಂ ಧುರದೊಳ್‌ 
ಮಾಯುಂತರೆಲ್ಲರಂ ಮಟ್ಟಿ ವುದಂಂ ದೊರೆಕೊಳ್ಳು ೦ ಪಾತಕಂ (ಶಂರಾಮಾ- 
60-088)- ೬. ಕೆಡವು: ಬೀಳಿಸು; ಮಜಿಸಿಂಗಮಂಗವಿಸಿಯಂಡಲೆ 
ದಾನೆಯನಟ್ಟುಪಂತೆವೋಲ್‌ ತನು ತನು ಸೋಂಕಿ ಮಟ್ಟಿ ಸುಗುಮಿರ್ಮಡಿ 
ಮೂವಡಿ ಬಲೈಗಾಜರಂ . . . ಈ ಚಿಕದೇವಭೂವರಂ (ಸಳವ ೪-0೩೪). 
ಮಗ್ಗಿಸು 2 ೧. ಜನಪಂ ಪೊಸ ಕದಳಿ ದ್ರಾಕ್ಷಾದಿಗಳಿಂದಾ ಕ್ಷುಧೆಯನು 
ಮಗ್ಗಿಸಿ (ಜನತ ೫೭). ೨. ಮಗ್ಗಿ ಸಲಿನ್ನಾರಾರ್ಪರೀ ಶೋಕದಂ 
(ಕಾರುಪೂ. ೩೦೦) ; ಅಸುಖ್ರಿದುದಗ್ರಭೂಭ್ಲಜರ ತೇಜದ ದಳ್ಳುರಿಯಂ 


ಸಮಂತ" ಮಗ್ಗಿಸೆ (ಎಕ, ೪1, ೨೫೦. ೦೦೫-೯; 1); ನನೆಯಿಂ 
ನೆಬ್ದಿ ಲಿನುಲಿನೀರ್ದಛಪದಿಂ ಕಾಮಾಗ್ನಿಯಂ ಮಗ್ಗಿಸಲ್‌ [CN 


ಧರಣೀಗಣಿಕೆ ಯಶೌಘನ ವಿರಹದ ಪರಿತುಪಮಂ ಯಶೋಧರನ ಯಶೋಷರಿ 
ಚಂದನಚರ್ಚೆಯಿನುದ್ದು! ರದಾನಾಸಾರಾರಸೇಕದಿಂ. ಮಗ್ಗಿ ಸಿದರ್ಥ (ಯಶೋಕ. 
೨-0೪)- ೪. ಧರ್ಮಮೆ ಸಲೆ [ತಲೆ]ಗಾಗುಂ ಧರ್ಮಮೆ ಸಂಸಾರದು£ಖಮಂ. 
ಮುಗ್ಗಿಸುಗುಂ (ನರರು. ೩ ೨೬) ; ನಿನ್ನ ಹೆಮ್ಮೆಯನ್ನು ಮಗ್ಗಿಸುವ 
ನಿಮಿತ್ತದಿಂದ ನಾನು ಕಠಿಣವಾದ ಮಾತನಾಡಿದೆ (ತರಾ. ೨೬೭). ೬ ಎಕ್ಕೆಯಿ 
ನಿರ್ಪ ಪುಲ್ಲ; ಗಳನಿಲ್ಲಿಯೆ ಮಗ್ಗಿಸು (ನಳತಂ. ೬೪); ಅಸುರರು ತುಡುಕಲು. . , 
ದಂಡೆ ಕೈಕಾಲಿಂದೆ ಹೊಡೆದುರ್ವಿಯಲ ಮಗ್ಗಿಸಿದೆ. (ಮೋಜತ. 0೨-೬೬) 


ದಶಶಿರನನು ಪಿಡಿತಹೆನೆಂದುಗ್ರದೆ ನಡೆತಂದನು (eos. 8-066); ಕಗ್ಗನಿಯ 
ಕತ್ತಲೆಯೊಳೆಮ್ಮ ನು ಮಗ್ಗಿ ಸಿದ ಘಲಕಿದೆ ಕೊ ಸಾವಿನ ಸುಗ್ಗಿ ನಿನಗೆ (ತಾರರಾ, 
೬-99-0); ಬರ್ವನ . . . ಮದನಾಗಮದೊಳು. ಮಗ್ಗಿ ಸಿ ಹಣಗಳನುದಿರದೆಗೆ 
ದಳವನಿಂದ (ಕುತ, 3-೭). ೮. ಕಳೆದುಕೊಳ್ಳು : ಹೋಗಲಾಡಿಸಿ 
ಕೊಳ್ಳು : ತಮ್ಮ ಸ್ವಾರ್ಥದನ್ನೂ ಅಹಂಕಾರವನ್ನೂ ಮಗ್ಗಿಸಿ ಅವನಗೆ 
ಸುಖಿ ತಂದರು (ಉಳಿವು: ೨0). ಮೆರ್ಗಿಸು: ೪. ಮಾರಿಡುವನೌರ್ವ್ವ 
ಜ್ವಾಳೆಯಂ ಮರ್ಗ್ಗಪಂ ತವಿಶಂ (ಎಕ್ಕ ೪113. ಸೊರರಿ- 0೫0-36 ನ 3198); 
ಸ್ವರ್ಗನಿಳೆಯರ್ಗಿಸುತ ಮರ್ಗಸುವ ನರ್ಗಿನಿಂ ಸಾಗ್ರವೆಡೆ ನಿರ್ಗಮಿಸಿ 
(ಪತನಂ: ೩೨-9). ಮಳ್ಳಿಸು ; ೧, ಮದಜಳದಿಂದೆ ಮಲ್ಲ ಪುದು ಭೂರಜಮಂ 
ಗಜರಾಜಿ (೫೬8. ೩-೦೬). ೨. ಮೂಟುಜಗತ್ಯಂ ವಲಂ ತಾನೇ ಮಾತೃ 
ಖ್ಯಾತೆಯಾಗಿರ್ಪಳ ಮನದಳಲಂ ಮಳ್ಳಿ ಸಿರ್ದೊಳ್ಳು ವೆತ್ತಿರ್ದಾ ಮೈಮಾ 


- ಸಕ್ಷಿಸೆಮ್ಮಂ (೧5: 0). ೯.(ವ್ರತ, ಉಪವಾಸ ಮುಂತಾದುವುಗಳಿಂದ 


ಸೊರಗಿಸು ; ನಮೆಯುವಂತೆ ಮಾಡು : ಬಡವಾಗಿಸು ; ' ಕಾಯವು 
ನಂತು ಮಳ್ಳಿ ಸಲೊಡರ್ಜುಗುಮಾ ಮುನಿಸಂಘಂ (ಕರುಶಾ- ೬-9೦೦): 
[ಮುಟ್ಟು 4+ _ ಇಸ್ಕು] 

ಮಟ್ಟು. ಮಗ್ಗು, ಮರ್ಗು, ಮಳ್ಳು (ಕ್ರಿ). ದಿ. ಕುಂದು; ತಗ್ಗು: 
ಕಡಮೆಯಾಗು : ಶಿದಶಸ್ತ್ರೀಜನದೊಳಮೃತದೊಳಮಂಣಂ ಮಜ್ಜದುರಿವ 
ಮದನಾಗ್ನಿಯ ಕೊರ್ಬುದರಾಗ್ನಿಯ ಪೆರ್ಚಿಕಿ ಮಬಳ್ಗಿದಪುದೇ ಲಲನೆಯ. 
ರೊಳರನದೊಳ್‌ ಮಾನವರ (604. ೯-೩೬); ಉಲಿವ ವಿಮಾನಶಿಂಕಿಣಿಯ 
ಮೆಲ್ಲುಲಿಗಳ" ಕಿವಿಗೆಯ್ದಿ ಮಟ್ಗದಗ್ಗಲಿಸೆ ಗೇಯಂರಸವಚ್ಚಿಬ್‌ದಂತಿರೆ 
(೫ಂಕಿಪು- 9-೮); ಗರಟಿಗೆಯ ಜಾವದುಕ್ಕಡದುಲಿ ಮಲಲ್ಸಿ[ಶಾಕಾಂ. ಗ್ಲಿ]ದ 
ಪೊತ್ತು ಸೂಟಕ್ಷ್ಮಿ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ ಬದಗಂ 
ಬಿನದಕೆ. ವಾಡುತ್ತಿರೆ (ಯಶೋಕ-. ೨೨೭). ೨. ಕಾಣದಾಗು ; 
ಮರೆಯಾಗು : ನಿತಾಂತಂ ಬಿಡುವಾಲಿನೀರ್ವನಿಯ ತಂದಲ್‌ ಗಾತ್ರಮಂ 
ತಾಗಿ ತೊಟ್ಟನೆ ಮಬ್ಗಾತ್ತು ಮಹೀಶ ಕಂತುವಿನ ದೇಹೋದ್ದಾಹ 
ಮಿನ್ನೆಂತುಟೋ (ಕುಸುವೂ- ೦೦೦-3೬). ೩. ಶಮನವಾಗು ; ಶಾಂತವಾಗು: 
ಸ್ಫುರದಾಶಾಜ್ವಳನಂ ದುರ್ಧರಸುತಪಸ್ತೀರ್ಥವಾರಿ ಪರಿಷೇಕದಿನೆಂತಿರೆ 
ಕಿಡುಗುಂ/ ಭೋಗಾಜ್ಕೋತ್ಕರಪಾತದಿನೆಂತುಮಂತದೇಂ ಮಲ್ಲುಗುಮೇ 
(ತಂತ್ರಫು- ೨-6೩)- ೪. ವಾಸಿಯಾಗು ; ಗುಣಹೊಂದ6 ; ಶೂಲೆ 
ತೋಳ್‌ತೆಂದಿರದೊಡಗೂಡಿ ಶುಂಠಿ ಲಶುನಂ ಗಜಪಿಪ್ಪಲ ಚವ್ಯ ಹಿಂಗು 
ಮಂಗುರ . - . ಇಕ್ಕೆ ಮಟ್ಟು [ಶಾ999- ತೆಗ್ಗು)ಗುಂ (ರೋಕೋಶ- ೯-೨0): 
೫. ನಾಶಹೊಂದು ; ಧ್ವಂಸವಾಗು ; ನಿರ್ನಾಮಗೊಳ್ಳು: ಬ 
ಅರಿಭೂಪಾಳದವಾನಳಂ ಹರಿಗ ನಿನ್ನುಗ್ರಾಸಿಧಾರಾಂಬುಶೀಕರದಿಂ. ಮಖಬ್ಲುಗೆ 
(ಶುಶಳಾ. 09-4೬)- ಹ. ಸಾಯು ; ಮರಣಹೊಂದು: ಗತಿಸು; ಆ 


ರಣವಲ್ಲಿ ಮಲ್ಲಿ (ಕಾಣ:ಗ್ಲಿ]ದೊಡೆ ಸಗ್ಗಮದಾಗದೆ ./. ಪೇಟ 
(ಕುಸುಮಾ- 00-32); ಜಿನದಾಸಾಹ್ವಯನೊಳ್‌ ವಿವಾದಿಸಿ ಕರಂ 


ಸೋಲ್ಡಲ್ಲಿ ತದ್ಭಂಗಚಿತ್ತನವಂ ಮಲಕ್ಸಿ ಲುಲಾಯಮಾಗಿ ಜನಿಸಿರ್ದು 
-೬)- ೭. ಸಂಟ್ಬುಹೋಗು: ದಹನವಾಗು: ಮನದೊಳ್‌ 
ಪುಂಡುರುಜಸುತರುರಿ ಲಶಕ್ಷಾಗೃಹೋಗ್ರಾಗ್ನಿ [ಯಾ]ನನದೊಳ್‌ 
ಮಬ್ಸಿದರ್‌ (ಶಂಠಥಾ. ೩-೩೨)- ೮. ನಮಸ್ಕರಿಸು ; ಅಡ್ಡಬೀಳು. 
೯. ಬೀಳು ; ಕೆಡೆ ; “ಪೊಡವಡಿಕೆಯೊಳ್‌ ಪತನದಲ್ಲಿ ಮಟಕ್ಕಿನಿಸುಗುಂ” 


(ಸಂಕ(ಷ- 08). ೧೦. ಮಂಕಾಗು ; ಬಣ್ಣಗೆಡು ; ನಿಸ್ತೇಜವಾಗು; 
ಪುದಿವನಾದಿಮಿಥ್ಯಾತ್ವದೆ ಮಟದ ಮತಿಯದು ನಿನ್ನಿಂದಲ್ಲದೆ ಪಜ್ಜಳಿ 


ಸುಗುಮೇ (ತಂತ್ರಫೃ- ೭-6): ಆ ವೈಂಗಳಂಬು ದಿವೃಮನೆ ಪೊಕ್ಕಂ 


ಣಳಾ-  ಮು]ಟ್ಲುವುದು 
ನಿಚ್ಚಂ ತದ್ದರಾಧೀಶನಾ [ES ಮಗ್ಳು : ೧. ಅಬ್ಬ 


ಸಿ 
ಪೆಂಡಿರುಲಿ ಮಗ್ಗದು ಬೆಚ್ಚನೆ ಸುಯ್ದ. ನೋವುಗಳ ತೊಲಗಿದುದಿಃ 
ಕಃ ಜು ಲ್ಲ 


ತುದ್ವಕೌಕ್ಷೇಯಕೋಜ್ವಳಧಾರಾಜಳದ್ಲ 


(ರಂತರ. ೯-೩೩); ಕ್ಷೌರಕು ಇದರ ಪಾಳೆಯಪಟ್ಟಿನೆಲ್ಲೆಯು, ಮಗ್ಗಿತು 
(1ಕೇಶ- ಒಲ): ೨. ನೀನದೆತ್ತ ಮುಗ್ಗಿ[ಕಾಣಂ- ಳೈ]ದೆ. ಮಧುಮಿತ್ರ 
(nov. 6-0೪): ಎಕ್ಲಿ ಮಗ್ಗಿದೆ ನೈಪಶಿರೋಮಣಿಯೆ, 
ಹೋದುದು ನಿನ್ನ ಸಿರಿ (ತುತ. ೫-೦೨): ೪. ಕುಸುಬೆಯುತ್ತುಲ್ಲಶಿಖಿ 
ಪ್ರಶಸ್ತತರುಮೂಲಮನಿಂತು. . . . ಪಟಕಂಗಳನಾಗಿಸಿ ಗುಂಜಿಯಂತಿ 


ರೊಂದಲ್ಲದೊಡೆರಬ್ಬಲಮನೀಕ್ಷಿಸಿ ಕೊಳ್ಳಿಲಿನಂಜಂ ಮಗ್ಗುಗುಂ (ರುವ: 
93-3೩)- ೫. ಅರಿಭೂಪರ ತೇಜದ ದಳ್ಳು! ರ ಮಗ್ಗುವುದೊಮ್ಮೆ ತನ್ನ 
ಪೆಸರ್ಗೊಳಲ್‌ (ಏಕ: ೪೫. $೮೫೦: ೦೦೦-೫೮; 119); ಮಡಿಯೆ 
ಸಾರಥಿ ಮಗ್ಗಿದವು ರಥ "ನಡೆದು ಕಾದಿ ಮಹಾರಥರು ಮೆದೆಗೆಡೆದುದು 
(ಕಂವ್ಯಾಗ- ೦-೩೮) ತಳತಂತ್ರಮೊಡನೊಡನೆ ಮುಗ್ಗಿದುದು ಮಗ್ಗಿದುದು 
ಬಹಳಕೋಲಾಹಲದೊಳು (ಕೈ ಖಳಾ- ೨೩-೭) ; - ಹದುಳಕೆ ಹೊಣೆ 
ಅವನಿರದಿರೆ. ತಿರೆ ಫೋಪುದು ಮಗ್ಗಿ (ಆಜಿ. 36-00): ೬. ಪದದೊಳಗೆ 
ಮಗ್ಗಿದಾ ಪ್ರಾಣಿಸಂತತಿ ಕೂಡೆ ಪದವಿಯಂ ಪಡೆದು ಸಗ್ಗಕ್ಕಿ 
ನಡೆದುವು ಕೂಡೆ (೬೬5, ಶ. 3೨೦೫-೦೬); ಬಾಳ್ಗಿತ್ತು ಬಸಿಆ೨: ತೊಡೆ ನಡು 
ತೋಳ್ಗಂಟಲುರಂ ಕರಂಗಳುಂ ಪೆಜಃವಿನೆಗಂ ತೋಳ್ಗಡಿಯದಿಜಾಯು ಬಿಡೆ 
ಬಲ್ಲಾಳ್ಗೆಳ್‌ ಸರಿಗೆದಟಾ ಮಗ್ಗಿದರ್‌ ಕಡುಪಿಂದಂ (ಕಾಶ್ಮೀ್ಛಿ: ೩-0೪೬) ; 
ಕಡುಗಲಿಗಳುಆಕಿ ಮಗ್ಗಿದರು ತಗ್ಗಿದುಡು ಯಮಲೋಕ (ಕಣ್ಯಂೀ 
೪೮). ೭. ಮದನಾಗ್ನಿಜ್ಜಾಲೆಯಿಂ ಮಗ್ಗಿದುದೊ ಬಹುಳಬಾಷ್ಟಾಂಬು 
ಪೂರಂಗಳಂದಟ್ಲುದೊ . . . ಪೇಲ್‌ಮೆಂಬಂದದೆ ಲಜ್ಜಾಮಗ್ಗೆಗೇನುಂ 
ನುಡಿ ಪೊಳಿಮಡದಾಯ್ರ್ರೂ (ದಂ: ೨೯೦). ಲೆ. ರಾಗದಿಂದಿದಿರ್ವಯ 
ಕೋಕನದನಾಭನೆ ಗೆತ್ತು ಪುದಯುಗಕ್ಕೆ ಮಗ್ಗಿದನಾ ಖಳು (ಛರ್ಮನ್ಮ. 
೯-3೦೪). ೯. ಇಕ್ಕೆಯಿಂ ದಿಂಕಿಕ್ಕಲಾಅದಲ್ಲಿಯೆ ಮಗ್ಗುವ ಹುಲ್ಲೆವಿಂಡುಗಳಿಂ 
« * * ಅಗುರ್ಬುವೆತ್ತುವು (ನಳಕ9- 166 2); ಮಗ್ಗಿದುದು ಕುದುರೆ ಸಾರಥಿ 
ಮಡಿದನಾ ರಥಂ ನೆಗ್ಗಿದುದು (ಕೈಟುಢಾ- ೩-೫೬), ೧೦. ನೆಂದುವ ಚಿತಾಗ್ನಿ 
ಇನ ಮಗ್ಗುವ ಚಿತಾಗ್ನಿ ಕಲಲ್ವ ಚಿತಾಗ್ನಿಯಲ್ಲಿಗಲ್ಲಿಗೆ ಪುದಿದಿರ್ದುವು ಮಸಣ 
ದೊಳ್‌ (6ರನೇ- 8-34). ೧೧. -ಹಿಮ್ಮೆಟ್ಟು ; ಹಿಂದೆಗೆ : ಅಗಿದು 
ಮಗ್ಗಿತು ಚೂಣಿ ಬಲುಕಾಳೆಗವನೊಯ್ಯಾರಿಸುತ (ಕುವ್ಕಾಭೀ- 9-00); 
ಒಗ್ಗೊಡೆದೋಡಿತು ಖಾನರ ಮೋಹರ ಮ [ಣಣಾ: ನು, ವಖ]ಗ್ಗಿತು 
ಮಲೆತ ರಾವುತರ ಮೊಗ್ಗರ (80೫೦. 06-080); ಇಂತಪ್ಪೆ ಟಕ್ಕು ಕಲಿತವ 
ಕೃಷಿಗೆ ಮಗ್ಗುವೆಯ ಶೋಣಿತವ ಯುಕ್ಕಬೇಕೀ ಭೂಮಿಗಂ ಎನ್ನ ನಿನ್ನ 
ದೇಹದ. ಪಿಣೆಲ ನೋಡು' (ತ್ರಭಕ: ೬-ಲಿ. ೧೨. ಉತ್ಸಾಹ 


ವಿಲ್ಲದಾಗು : ಏಂ ನಿಮ್ಮಯ ಚಿತ್ತವೃತ್ತಿಯಿತರವ್ಯಾಪಾರದೊಳ್‌ 
ಮಗ್ಗಿತೋ (0ತೃತ, 6-9). ೧%. ಬಳಲು ; ದಣಿ: ಕಾಮದೊಳ್ಳೆಂದಿದೆಂ 
ತಾಮಸದೊಳೊಂದಿದೆಂ ಮೋಹದಿಂ ಮಗ್ಗಿದೆಂ ದೇಹದಿಂ 


ತಗ್ಗಿದೆಂ 
(ಫುಸ್ತರ- ಹ. 336-0೨), ಸಾರಸಾಳಿ ಮೆಗ್ಗಿದು! 'ನಸುಂ (ಕಮನ, 3-೩೩): 
ಆ ಪುರುಷ ಬೈದಗ್ಗೆಳದ ಕೋಪದಿಂದಾತ್ಮವೇದನೆಯೊಳಂ ಮಗಾ ಜಾ. ಮು] 
ಗ್ಗೂತ್ತಲಿ (ನಕಾರ. ೧೪, ಮುಂದುಡೆಯಾಗಿರು; 
ವೆಯದುರಿಕೊಳ್ಳು ; ಕಾಯ ಗರ್ಭದೊಳಗೆ ತಗ್ಗಿ ಕುಗ್ಗಿ ಮಗ್ಗುಲೊಳಗೆ 
ಮಗ್ಗಿ ಹೇಯವೆನ್ನದುದರರಸಮನುಂಡು (ಜತರ: ಹ. ೩೦೦-೨೦). ೧೫- 
ವೀರಮಂಡಿಯಲ್ಲಿ ಕುಳಿತುಕೊಳ್ಳು : ಕಾರಣಿಕಮೃಗಮುಮನೆಲ್ಲ 
ಕಂಡು ನೀಡಡಿಯಟ್ಟು ಕುಸಿದು ಕುಬುಜಿಸಿ ಕಗ್ಗಿ ದಂಡೆನೋಟಂ ಶರಂ 
ಸಂಧಾನದೊಳು ಮಗ್ಗಿ ಕಿವಿಗೆ ಬಲ; ಕೆಳನಾರಿಯಂ ತರುತಮಿಕೆ 


೨-೩೬-೪೭). 


೭೦೩೫ 


೩8 


೩6 


30 


ಮಟ್ಟಿ, 
(ಕಲ್ಕರೆ: ರೇ. ೬-3). p ಪ್ರಾಚೀನಕಾವ್ಯಗಳಲ್ಲಿ ಒಬ್ಬನೇ ಕವಿಯು 
`ಮಟ್ಟು' ಮತ್ತು 'ಮಗ್ಗು' ಎಂಬ ಎರಡು ರೂಪಗಳನ್ನೂ 
ಉಪಯೋಗಿಸಿರುವುದನ್ನು ಮೇಲೆ ಕೊಟ್ಟಿರುವ ಪ್ರಯೋಗಗಳಲ್ಲಿ 
ಕಾಣಬಹುದು. ಒಬ್ಬನೇ ಕವಿ ಎರಡು ರೂಪಗಳನ್ನೂ ಉಪ 
ಯೋಗಿಸಿರುವನೇ ಎಂಬುದು ಪರಿಶೀಲನುರ್ಹ. ಮರ್ಸು : ೫. 
ತೀವಿದ ಭಂಡದಿನೊಪ್ಪವ ನಾವೆ ಮರುದ್ರಾತದಿಂದ ಮರ್ಗಿದುದಾಗಳ* 
(occ: ೪-05). ೧೦. ತೆರಥ್ಹೋಡಿ 'ಪೋದಂ ಮರುಭೂಪಂ ಮಾಳವಂ 


ಉಪ 


ಮರ್ಗ್ನಿದನತಿಭಯದಿಂ (೩99%, 1೫; ೧೦೮-೦೯ 1089). ೧೩, ಪೊಯ್ಯೆ 
ಪೊರಲ್ಲಿ ತುತ್ತಿ . , - ಕೊಳ್ಳುದಿ ಮಳ್ಳುದಿಗೊಂಡು ಮರ್ಗು [ಶಾಕಾಂ. 
ಗ್ಗು]ವರ್‌ (ಕನಂಪು.. ೯-90): ಮಳ್ಳು: ೫, ಅಯ್ಯೋ ಸಂಸಾರ 
ಸಂಗಕ್ಯಜಯದೆಜಗಿದೆಂ ಮಳ್ಳಿದೆಂ (ಥಕ: ೨೫). ಲೆ. ರಾಜಶೇಖರಂ - 
ಆ  ಸೆಕ್ಕೇಂದ್ರಚೋಳೀಂದ್ರಸತ್ಸದಪದ್ಮಕ್ಕಿ ಮುರೆಂದಮಂ ಪಡೆದು 
ಮಾಲಿದ್ಯೋತಿಯಿಂ ಮ[ಜಾಕಾಂ- ಮೊ]ಳ್ಳಿದಂ (ರೇ, ೪-002), 

ಮಟ ಪೋಗೂ, ಮಗ್ಗಿ ಹೋಗು, ಮರ್ಗಿ ಪೋಗು 
ಅಳಿ; ಗಶಿಸಂ : ಜನಿತ ನಿದಾಘರುಗ್ರತರತ: 


೧.ಸಾಯು; 


ತವೆ ಮಟ್ಟ ಪೋದ ಶಸರಾದಿ ಪಯಶ್ನರ ಜಂತುಜಾಲ 
ಜೀವನದೊಡನಾಗಳಂತೆ  ಗತಜೀವನಮಾಯ್ದೂ  ಸರೋವರೋತ್ಯರಂ 
(ತಾ: 6-೦); ಇದು. , . . ಬ್ಯಾಳಿಕಕೇಸಿದುಯ್ಯ ವಿಜಯಪ್ರಾರಂಭ 
ದೊಳ್ಳೆರ್ಗಿಪೋದದಟಕ್ಷ್ಮಾಪನಿಕಾಯ ಪುಣ್ಬಕಚಯಂ (ಎಳು. wir sno 


೪೨-೨೪; 116). ೨. ಅಡಗು : ಆರಿಹೋಗು : ದೇವ ಮನದ ವಿಕಾರ 
ವೈಬ ಚಂಡಮಾರುತ ಹೊಕ್ಕು ಸತ್ಯ... ಸತ್ಯೃತ್ಯವೆಂಬ ದೀಪಗಳು 
ಮಗ್ಗಿ ಹೋದವು (ಕ್ಕೋತಿಶಾಂ- 0%) - 

[ದೇ.॥ ತಮಿ. ಮಟ್‌ಕು, ಮಟಿಕ್ಕು, ಮಟ್‌ಯ್ಯು, ಮಕ್ಕು; ಮಲ. 
ಮೆಜ್ಲುಕ; ತುಳು: ಮುರ್ಗ್‌, ತೆಲು. ಮಗ್ಗು, ಮಕ್ಕು, ಮ್ರಕ್ಕು, ಮ್ರಗ್ಗು; 
ಮಲ್ಲೊ. ಮರ್ಗ್ರೆ] 

ಮಟ್ತವುರೆ. ಮಲ್ತಿವೂರ (ನಾ). ಒಂದು ಸ್ಥಳದ ಹೆಸರು ; ಮಟ್ತಿವುರಾ 
ಊರಟ್‌ವಿನೊಳ್‌ ಇಜಃದು ಸತ್ತು ಸ್ವರ್ಗಲಯಕೇಟೀದೊರ್‌ (ಎ2. ೪1, 

ಮಟ್ರಿವೂತ ; ಮಬ್ಬವೂರದವೆಮ್ಮಾಡಿಗಾಮುಣ್ಣನುಂ. 
(oa. ೫212, ೩6-08; 1000): [) + ಪುರ್ಕ] 

ಮಲ್ತಿವೂರ "ಮಲ್ತವುರ' ನೋ. 

ಮಲಕ, ಮತಿ, ಮಳ್ತಿ (ನಾ). ಒಂದು ಬಗೆಯ ಮರ: ಅರ್ಜುನ 
ವೃಕ್ಷ: “ಮಲಸ್ತಿಯೆಂದಜುನನಂ” (೪8m. ೩0-೭8) ; ಶ್ರೀ: ಪುರುಷ 


0೬0-4; 768): 


ಕ 
ನಾಯಿಗಗೆ ಪಟ್ಟಂಗಟ್ಟಿ ಕೊಟ್ಟ ಕಟನಿಅ ಮಚಕ್ತಿಯೆಸ್ತೆಂಕ ಬಿಟ್ಟಂ. 
ಮೂವತ್ತುಗುಳೆ ಅಯ್ದುಳ ಪಾಟುಂ (ಎಕ Ix, 

ಸು. 730) ; ಬೇರ್ಕೊಟಿಕಿದೆ ಮಟ್ಟುಯಂ ನೀಂ ಕಲ್ತ, 


ಹೊಸಳೋ. ೮೬೯; 
೬೬ ಮುದುಗಟ್ಟಾ 
ಯನಿಟ್ಟು ಕೆಡಪಿದೈ ಬಲ್ಲಿದನೈ (8ಗವ- ೦೭-೪೩); ಮಟ್ಟಿಯ ಮುಚ್ಚುಗ 
ದರಳಿಯ ಸವುದೆಗಳನಳತೆಯೊಳ್‌ ಕೊಯ್ದಿರ್ಪೆನಾರಿಂ ತಲೆಪೊಜಿಗಟ್ಟಿ ತರ್ಪ 
ವಟುಗಳಿಂದೆಯುಂ . ., ಪುಣ್ಯಾಶ್ರಮಂ ಮನೋಹರಮಾಯ್ವು 
(ಕಾರತಿಕ್ಕೆ- 9೩-೦೩). ಮೆತ್ತಿ; "ಅರ್ಜುನಃ, ಕಕುಭ; ಈ ೨ ಮತ್ತಿ” 
(ಶರಾಯು- ಕರ್ಪುರತರುವ್ರಾತುಗಳೊಳ್ಳತ್ತಿ ಎ೬ ೬ ಚೆಂಬೊಂ 
ಗಳೊಳ್ನೆರೆದಿರ್ಪಂತಿರೆ ಕರ್ಬುನಂ ಸಕಲಭೂವಾರೀಶರೊಳ್ಳೀಲಿಗಳ್‌ ಇರ್ಪಂ 


4೨-೬೨); 


ತಿರ್ದು (ಛರರ್ಸಿನ್ನು. ೭-೨೨೦) ; ಮತ್ತಿಯೇ ಹೇಳಿನ್ನ ದುಃಖಕೆ ಮತ್ತೆ ಪರಿಹರೆ 
ವಾವುದೋ (ಇಸಿಘಿ- 93-46) ; ಮತ್ತಿಯ ಮರನಲೂ ನಟ್ಟ ವಾಮನ 
ಮುದ್ರೆಯ ಕಲ್ಲು ೧ (ಎ೪. ೪೫, ತೀರ್ತಶ- ೧೯೦-೪೨ ; 140); ಮತ್ತಿ 
ಮೊಳಗರನೆಲ್ಲಿ . . . ಕರ್ಣಿಕಾರದ ಮೊತ್ತವಿದೆ ನೋಡಬಲೆ (ಕೂರರಾ- 
೩-0-೨೭). ಮಳ್ಳಿ ; ಮಳ್ತುಗ ಮುಕ್ತಿ ಕಜ್ಞುರ ಕಕ್ಕೆ. . . ಬೆಳೆದರಲಾ 


ಮಟ್ಟಾ 


ಬಿಂಜಂ ಭೀಕರತರಮಾಯೆಸ್ಹು (ಇಯ ೧೫-3): ಮಲ್ಲಿ ವನಸೆಂಪಗೆ 
ಸಂಪಗೆ ಬಿಕ್ಕೆ ಕಕ್ಕೆ (ಶ್ರೀನುಜಾ- ೦-೪೭): 
[ದೇ.॥ ತವಾ. ಮಲ. ಮರುತು ; ತುಳು. ಮತ್ತಿ ; ತೆಲು. ಮದ್ದಿ ; 
ಕೋಲಾ. ನಾಯ್ಕಿ, ಮದ್ಗಿಃ ಗೊಂಡಿ. ಕುಣ. ಮರ್ದಿ] 
ಮಲಕ್ತಿ,, ಮತ್ತಿ (ನಾ). ಹುಟ್ಟಿನಿಂದಲೇ ಮೈಮೇಲಿರುವ ಕಪ್ಪು. 
ಬಿಳಿ.'ಕೆಂಪು ಮುಂತಾದ ಗುರುತು, - ಮಜ್ಜೆ : ನರವುಲಿ ಕಾರೆಳ್ಮಟ್ಲ 
- - ಬಲದೊಳ್‌ ಪುರುಷಂಗೆಡದೊಳ್‌ ಲಲನೆಗೆ ಸೆಮನಿಸಿದೊಡಿಪ್ಟ 
ಫಲಮಂ ಕುಡುಗುಂ (ಕಊೋಕೋಶ- ೦೦-೬): ಮತ್ತಿ: ನಿನ್ನ ಮೊಲೆ 
ಗೆಲದೊಳ್‌ ಚಿನ್ನದಗಲದ ಪೊನ್ನ ಬಣ್ಣದ ಮತ್ತಿ ಮತ್ತೆನಿಸದೆ ಮೂಡಿದುದು 
ತರನೇ. ೨-೩ ನ); ಹಿಮ್ಮಡಿ ಬಳಿಯ ಮತ್ತಿಯಿದ್ದರೆ ಸಾಭಾಗ್ಯವಂತನಾಗು 
ವನು (ಗುಂ ೬೪-೦೪); ಹೆಗಲಿನೆ ಬಳಿಯಲ್ಲಿ ಗುಂಡಗಿರುವ ಕರಿಯ 
ಮತ್ತಿಯೊಂದಿತ್ತು (ಕ್ಮಗಂಣ. 000)- "ಮಚ್ಚೈ' ಪರಾ. 
[ದೇ.॥8 ಕೋತ. ಮರ ತೊದ. ಮಶ್ತೆ] 
ಮಲ್ತಿಕಾಲ್‌? (ನಾ). ಒಂದು ಕಾಲುವೆಯ ಹೆಸರು; ಮತ್ತಿ 
ಮರಗಳ ಬಳಿಯ ಕಾಲುವೆ. (?) : ಅದರ್ಕೈಯಾತುಕೂರೊಳ್‌ 
ಚಲ್ಲೇಶ್ವರದ ಮನ್ನೆ ಕಲ್ಲನ್ನಡಿಸಿ ಪಿರಿಯ ಕಳಯ ಕೆಲಗೆ ಮಬಸ್ತಿಕುಲಬ್ಬ 
ಳೊಳಿರ್ಶ್ಯಣ್ಣುಗ ಮಣ್ಣ ಕೊಟ್ಟರ್‌ (ಬಕ. vir (2) ಮದ್ದೂರು, ೪೨-೦3; 
950). [ಮಟಸ್ತಿ? 4 ಕುಲ್‌] 
ಮಟ್ಟೂರ್‌ . 'ಮಟ್ಟೂರ್‌' ನೋ. 
ಮಲ್ಲಿ (ನಾ)- ಒಬ್ಬಾತನ ಹೆಸರು ; ಮಟ್ನಿಂ ತನ್ನ ಭಾಗಮಂ ಕುಡೆ 
(೪3: 311, ೨೦೬-೦೬ 674). .`ಮಂಟ್ಚಿಯ್ಯ' ಪರಾ- 121 
ಮಲ್ಡಿಯ್ಯೆ (ನಾ)- ಒಬ್ಬಾತನ ಹೆಸರು: ೫ ೫ ೫ ಲ್ಲಹ ಚೋಟಿನ 
ಮೇಲೆಟ್ಟಿಯ್ಯನ ಮಕ್ಕಳ್‌ ಮಟ್ಟಯ್ಯನು ಬೆಸೆಗೆಯ್ದೊ (ಎಳ. 15, ಹೊಸಕೋ, 
೪೫-೩; ಸು. 700): [ಮಬ್ದ 4 ಅಯ್ಯ] 
ಮಟ್ಲೂರ್‌, ಮದ್ದೂರು. ಮರ್ದೂರ್‌, ಮಟರ್‌ (ನಾ): ಒಂದಂ 
, ಊರಿನ; ಹೆಸರು; | ಕರ್ನಾಟಕದಲ್ಲಿ ಈ ಹೆಸರಿನ ಅನೇಕ 
'ಊರುಗಳಿವೆ : ಶ್ರಾವಣಮಾಸದ ಸುದ್ಧದಶಮಾನೋಮವಮಾರದನ್ನು 
'ಮಟ್ಲೂರ ಸಾಯಿರೆಒಬ್ಬೂರ್ಬ್ಬರು೦ ಪೊಲ್ಲಯ್ಯನೆ ಮಾಡಿಸಿದ ದೇಗುಲಕ್ಕೆ 
ಕೊಟ್ಟ ಮಣ್‌ (ಎಕ. 1೪ (2), ಎಂವಿ. ೪೦-೨; 98). ಮದ್ದೂರು : 
ಮದ್ದೂರ ಸುಭಟರು ಮಾರ್ಗವ ಕಟ್ಟಿಕೊಂಡುದ್ದತಬಳರ ಮಾರ್ಬಲವ 
ಹೊದ್ದಿಯಿಲ್‌ದು (ಕಂತಂ. 0-೩೬). ಮರ್ದೂರ್‌ : ಕೆಸುಗೊಳೆ 
ಮೊಡೆಯ ಮಹಾಜನಕ್ಕೆ ಪೆರ್ವ್ವಟ್ಟಿಯೂರುಂ ಮರ್ದ್ಫೊರುಮುಂ ಬ್ರಹ್ಮಾ 
ದೇಯಂ ಪೊಯ್ದಮ (ಎ. ೫11 (ಇ). ತಗ್ಗತ- ೯0-30; ಸ. 760). 
ಮಟ್ರೂರ್‌ : ಪಾರ್ವಲ್ಮಣ್ವರಾರಿದರ್ಮಬ್ತೂರರೊ ದಾಳ್ವಾಯಿಗ 
ಪರ್ವಾಣರ್ಹು 2 x ೩ ದರ್ಕುವಿಲವಾಣಿಗರ್ಮಾರಿದರೀ ಸಿಲರ್ತೊೋಂಟೆಯ 
ತಿನವಕಟಕ್ಷಿ % ೫೫x (೪. ೫ (೫), ಜೆಗ್ಗೆತ. ೦೦೨-೬; ಸು, 9ನೆಯ ಶತ), 
[2+ ಊಂ] 
ಮ್ಮಾ (ನಾ). ಆನೆ : ಹಸ್ತಿ : 'ಮಾವಟಿಗ' ಪರಾ. [ದೇ.॥ ತಮಿ, ಮಾ) 
ಮ್ಯಾ (ನು)- ಕೊಂಡಾಟದ ಅಥವಾ ಆಶ್ಚರ್ಯಸೂಚಕವಾದ ಒಂದು 
ಮಾತು : "ಅರರೇ... ಭಲರೇ ಲೇಸು ಜಾಗು ಮಾ ಧಣ: ಧಿರುರೇ 
ಪುರೆಯಿನೆ ಕೊಂಡಾಟಂ” (3444. ೩3). 
ಮಾಮಾ, (ದ್ವಿರುಕ್ತಿ): ತನುವನಿತ್ತ ಮಹಾತ್ಮ ಬಸವಂಗನಿತಲಸೊಳು 
ಪ್ರಭು ಮೆಚ್ಚಿ ಮಾಮಾಯೆನುತ - ಕೇರ್ತಿಸಲು  (ಐಸಫು- 5-ಂಬ); 
ಮಾಮಾ ರಾಮ ರಣಗಲಿ ಭೀಮ ಛಾಪು (ಕರಣ. ೬-36-0). 
[ಇ ಅಮಮ. / ತಮಿ, ಮಲ, ತೆಲು. ಮಾ] 
"ಮಾಂ' ನೋ. 


ಮ್ಮಾ 


೭೦೩೬ 


10 


ಮಾಂಕೊರ್ಳ 


ಮ್ಮಾ (ಗು). ೧. ದೊಡ್ಡ; ಹಿರಿಯ: 'ಮಾಗಡಲು' ಪರಾ. ೨. ಶ್ರೇಷ್ಠ 
ವಾದ : ಮಹತ್ತಾದ : ಸುವನಿಸುವುದೆಲ್ಲ ಶಬ್ದಕ್ಕೆ ವಿಕಲ್ಪದೆ ದೀರ್ಭವಿಧಿ 
ಮಹಚ್ಛಬ್ದಕ್ಕುದ್ಧವಿಕುಂ  ಮಾದೇಶಂ ದೋಷವಿಲ್ಲ ಸಂಸ್ಕೃತಪದಂ 
ಪರಕ್ಕೊದದಲೊಡಂ ` (ಕಪುರ. 0೩೩). 'ಮಾತಾಯಿ' ಪರಾ 

ಮಾಮ್ಯಾ (ದ್ವಿರುಕ್ತಿ): ಮಾಮಾ ಕರ್ಮವ ಮಾಡಿದ ಮನಃಜಗೆ 

ಕುಣಿಸೆನುವಿಯೇನು ನೀ ಮಾಡಿಸಿದರೆ ಮಾಡಿದೆನ್ನ್ಲದೆ ನನಗಿಲ್ಲಿತ್ತೇನು ? 
(ನನಲ್ಣ- ೩೦-೦೦). |< ಮಹಾ] 

ಮ್ಯಾ (ನಾ). ೧. ತಾಯಿ ; ಜನನಿ. ೨. ಸಂಪತ್ತಿನ ಅಧಿದೇವತೆ ; 
ಲಕ್ಷ್ಮಿ: "ಲಕ್ಷ್ಮೀ, ಶ್ರೀಃ ೬ ಮಾ, ಇಂದಿರಾ... ಈ೯ 
ಲಕ್ಷ್ಮಿಯ ಪೆಸರು” (ಹಂಡು. ೬-೬)- "ಮಾಕುವರ' ಪರಾ. [ಸಂ.] 

ಮ್ಮಾ (ಅ). 'ಬೇಡವೆಂಬುದನ್ನು ಸೂಚಿಸುವ ಒಂದು ಅವ್ಯಯ: 
“ಮಾ  ಬೇಡೆಂಬವ್ಯಯಂ” (ಕಾಕಕ್ಕ- 039) ; ಮುನಿಷುಯ್ವು ಜವಂಗಂ 
ಮಾಯೆನಲಮ್ಮುವರಿಲ್ಲ (ಅ8ತ. ೨-೫೮) ; ನಿರ್ದೋಷನಿವನೆಂಬ ಮೂಕ 
ಸಾಕ್ಷಿಯೊ ಎನಲು ನೆತ್ತರೊಡಮೂಡಿದೊಡಮವನೊಂದು ಮಾತನೆತ್ತಿಲ್ಲ! 
ಮಾ ಎಂದಿಲ್ಲ! (ಯಲ್ಲೂ. ೯-೨೩0) - [ಸಂ.] 

ಮಾಂ. ಮ್ಮಾ (ಸಪೂರೂ). “ಮಾವು' ಎಂಬ ನಾಮಪದಕ್ಕೆ ಸವನಾಸ 
ಗಳಲ್ಲಿ ಬರುವ ಆದೇಶರೂಪ : 'ಮಾಂಗಾಯ್‌”, "ಮಾಂದಳಿರ್‌' 
ಪರಾ. ಮ್ಯಾ: `ಮಾಮರ' ಪರಾ. 

ಮಾಂಕರಣೆ (ನಾ). ತಿರಸ್ಕಾರ ಮಾಡುವಿಕೆ; ಉಪೇಕ್ಷೆ; ಅವಜ್ಞೆ: 
ಅಂಕಂಗಾಅನ ಗಂಡುತನಂ ಕೂರಿತೆ ತುಮುಲಯುದ್ಧದೊಳ್‌ ಪಟುಭಟರಂ 
ನೂಂಕುವ ಸಮರಂಗಾಅನ ಮಾಂಕರಣೆಯೆ ಗಂಡುತನದ ತಿರುಳಿನವೇಟ್ಕುಂ 
(ತಪ್ಮಾನ- ೩೮೪ ವ್ಯಾಟ್ಟಾ) - [ನಮ್ಮಾ + ಇ ಕರಣ] 

ಮಾಂಕರಿಸು. ಮಾಕರಿಸು (ಕ್ರಿ). ೧. ತಿರಸ್ಕರಿಸು; ಅವಹೇಳನ 
ಮಾಡು ; ಕೆಡೆಗಣಿಸು : “ಮೂಂಕರಿಸು (ಮಾಕರಿಸು) -ಅವಜ್ಞಾಯಾಂ 
(ಅಲ್ಲಗಳಿ)” (ಕಮರಾ?) ; ಸಿರಿಸದ ಬಾಸಿಗಮಂ ಮಾಂಕರಿಸುವ ನಳಿತೋಳ 
ಪಿಂಡುಗಂಕಣದೆ ಸರಂ ಮೊರೆವಳಿಗಳೆ ಸರಮಂ ಚಪ್ಪರಿಸುವನಂ ಬೆನ್ನೈ ಪೊನ್ನೆ 

೨ರಲಂ  ಕೊಯ್ಯರ್ಳ (6ಿಕ್ರ: 00-003 ಅಕಜ್ಯ) ; ಸಿದ್ಧವಿದ್ಯಾಧರ 

ದಿವಿಜಕುಮಾರರ್ಕಳಂ ಚೆಲ್ವಿನಿಂ ಮಾಂಕರಿಸುತ್ತುಂ ಬಂದನಾಸಾದಿತನಿರುಪಮ 
ಶೃಂಗಾರಸಾರಂ ಕುಮಾರಂ (ಕಂದ್ರಪುು- ೬-೬೦); ಬಾಳೆಗಂಬಮಂ 
ಮಾಂಲರಿಸುತ್ತೆ ತೋರ್ಪ ತೊಡೆ ಮೆಲ್ಪಡಿ ರಂಜಕುಮಾ ಕುಮಾರನಾ (೧೩೫: 
೪0: ಮಾಕರಿಸು: ೧. ಸೊರ್ಕ್ಕಿ ಮಾಕರಿಸುತ್ತಿರ್ಪ್ಪ ಮದಾಂಧ 
ನಪ್ಪ ಖಳನಾಯುರ್ದೀಪಮಂ ತಂನ ಜಾಮರದಿಂ ತೊಟ್ಟಗೆ ನಂದೆ ಬೀಸಿ 
ಕಳೆವಳು (ಅಸರ. ೫6-8೦? 1179) ; ಹೀಗೆ ಗಂಡ ಹೆಂಡಿರಿಬ್ಬರೂ ಒಬ್ಬ 
ರನ್ನು ಒಬ್ಬರು ಮಸಾರಿಸಿ ಮಾತನಾಡುತಾ ಇರುವಾಗೆ (ಪುಸುಗೆ- 0೩0) ; 
ಲೋಕವ ನಚ್ಚದ ಮುನಿಯಿವನೆಂದು ಮಾಕಂಸದಿರೆಲೆ ದಾರಿಗ ನೊಂದು 
(ನಲ್ಮ- ೬೫-00). ೨. ಅಲ್ಲವೆಂದು ಹೇಳು: ಆಕಾರ ನಿರಾಕಾರ ಸನುಮತ 
ತಾನುಗಿ ಮಾಕರಿಸುವನಲ್ಲ ಮನದಿಚ್ಛೈಗೆ (ತೂತ್ಮಸಾ- ೦೦೫-೬). ೩, ಉದ್ಧಟ 
ತನದಿಂದ ವರ್ತಿಸು; ಗರ್ವಿಸು : ಬೀಗು: ಕೂರಸಿಯಿಂದೆ ಕೂಂಕಿ 
ರುಂಕಿಸುವ ಕುಮಾರಿ ಮಾಂಕರಿಪ ಪೂತನಿ ಹೂಂಕೃತಿಗೆಯ್ದ ಭೈರವಂ 

[ಮಾಂಕರಣೆ 4. ಇಸ್ಟು] 


[CTT 


ಮಾಂಕೊಳ್‌ (ಕ್ರಿ)... ೧. ಬೇಡವೆನ್ನು: ತಡೆ: ಸುರತಸಂಭ್ರಮದ 
ಲೀಲಾವಿನೋದದ ಬಗೆಯ ಹೇಳಲಂಜುವೆನಯ್ಯ ಹೇಳುವೆ ನೀನು 
ಮಾಂಕೊಳದಿರಯ್ಯ (೪ನ: ೬೩-೬): ೨. ಎದುರಿಸು: ಅಂಕಿ 
ನೋಡದಿನ್ನೋರೆಮೋಜಕಿಯೊಳಿಪ್ಪೆ ಮಾಂಕೊಂಡು  ಜಯಿಸೆಂದಳವಳು 


ಕೊಂಕುಮೋಟಕ್‌ಯ್ರ ಪೆಣ್ಣೊಳುನು ನುಡಿವನಲ್ಲ ಕುಂಕುದುವರ್ಣೆ ಕೇಳೆಂದ 
(ಫರೆತ- ೦೪-೦೦೭): [< ಮ್ಮಾ ಕೊಳ್‌] 


ಮಾಂಗದಿರ್‌ 


ಮಾಂಗದಿರ್‌ (ನಾ). ಮಾವಿನ ಚಿಗುರು ; ಮಾಂಗದಿರ್‌, ಮಾಂಗೊನರ್‌, 
ಮಾಂಜೆಳೆ, ಮಾಂಜೊಂಪಂ (ಕಲ್ನಾರು, ೩೪5 ವ್ಯಾಟ್ಕಾ)- 
[ಮಾಂ (ಆ ಮಾವು + ಕದಿರ್‌,] 
ಮಾಂಗಲಿಕ, ಮಾಂಗಳಿಕ (ಗು). ೧. ಮಂಗಳವನ್ನು ಸೂಚಿಸುವ ; 
ಶುಭಕರವಾದ :  ಮಾಂಗಲಿತಕರ್ಮಾಭಿಯೋಗಕುಲಾಂಗನಾರತಿಯಾತ್ಮ 
ಚಿಂತೆ ಪರಾಂಗನಾವೈಮುಖ್ಯವಿವು ಸದ್ಧರ್ಮಗತಿ (ಕುನ್ಮಾಳ-.08-03)- 
ಮಾಂಗಳಿಕೆ : (ನಾ): ೨. ಮಂಗಳಕರವಾದ ಶ್ಲೋಕ,-ಗೀತೆ : 
ಪುಣ್ಯಪಾಠಕರ ಮಾಂಗಳಿಕಪಠನಪಟುರವಂಬೆರಸು . .  ವಧೂದರರ* ನಡೆ 
ತಂದರ (ಕಳಂಕ: ೬-೫೩ ರ); ಪಾಡುವ ಮಾಂಗಳಿಕದ ಆಡುವ ನರ್ತನದ 
«ಎ. ಸೂಟ್ವಿಡೆವ ಕೆಹಳೆಗಳ ಕೋಂಂಹಳಮೆಸೆಯೆ (6ಸಂಪು. ೯-೩೯ ಫ)-[ಸಂ.] 
ಮಾಂಗಲ್ಯ, ಮಾಂಗಳ್ಳ (ಗು): ೧. ಮಂಗಳಕರವಾದ ; ಶ್ರೇಯಸ್ಕರ 
ವಾದ- (ನಾ). ೨. ಮಂಗಳಕರವಾದುದು; ಶುಭ; ಒಳಿತು: ಸಾಧು 
ಪದಂಗಳ್‌ ನಮಗೀಗೆ ಸಾಧುಪದಮಂ ಕೈದಲೃಮಾಂಗಲ್ಯಮಂ (ಶಂರಾಮಾ- 
ಶಾಮನನ್ನಲ್ಲು, ಕೇಳ್‌ ಕೈಕೆ, ನೀನಡದಿಗಟ್ಟುತಿಹೆ ನಿನ್ನ 
ಮಾಂಗಲ್ಯಮ೦ (ಶ್ರೀಂ. ೭೦-9೩೮)- ಹಿ. ಮಂಗಳಕರವಾದ ಕೆಲಸ ; 
ಶುಭಕಾರ್ಯ : ಆರಸಿಯರು. ದೂರ್ವಾಕ್ಷತೆಯ ದಧಿವಿರಚಿತದ 
ಮಾಂಗಲ್ಯವನು ವಿಸ್ತರಿಸೆ ಬಹುವಿಧವಾದ್ಯದಲ್ಲಿ ಹೊಟಿಪಂಟರರಮನೆಯ 
(ಕುನ್ಮಾಸ 3-08). ೪. ವಿವಾಹಸಮಯದಲ್ಲಿ ವರನು ವಧುವಿನ ಕೊರಳಿಗೆ 


ತದ ನೆ: 


೧೩) : 


ಕಟ್ಟುವ ಮಂಗಳಕರವಾದ ಚಿನ್ನದ ಬೊಟ್ಟು ; ತಾಳಿ: ಅವರು 
ಮಾಂಗಲ್ಯವನ್ನು ಮಾತ್ರ ಶಟ್ಟಿರಲಿಲ್ಲ (ಜೂರಸು ೨೬೬) : ರಾಧಾಬಾಯಿ 


ಹಾರವನ್ನು ಹರಿದು ಅವನ ಮುಖದ ಮೇಲೆ ಎಸೆದಳು, ಕರಿಮಣಿ ಹರಿದು 
ಮಾಂಗಲ್ಯ ಕೆಳೆಗೆ . ಬಿತ್ತು ! (ಸೂ. ೩ಲಿ- ಮಾಂಗಳ್ಳೆ : ೧. ಬಿಗ್ಭಾಗಂ 
ಮಾಂಗಳ್ಯತೂರ್ಯಸ್ವನೆದೊಳೆ ಬಧಿರೀಭೂತಮಪ್ಪನ್ನೆಗಂ ಪೊತ್ತೀಗಳ್‌ 
ಬರ್ಕೆಂಬುದುಂ , . . ಜ್ಯೋತಿಃಪ್ರಭಾಕನ್ನಿಕೆ ಮಸಕದೆ ಕೊಲ್ವಾನೆ ಬರ್ಪಂತೆ 
ಬಂದಳ್‌ (೫ಂತಿಫು. ೫-೬): [ಸಂ,] 

ಮಾಂಗಲ್ಯಕ (ನಾ). ಒಂದು ಬಗೆಯ ದ್ವಿದಳಧಾನ್ಯ : ಕಡಲೆ: 
“ಮಾಂಗಲ್ಯಕಃ,, ಮಸೂರಃ- ಈ ೨ ಚಣಗೆ” (ಹಣಯು. ೯೩-93೭): [ಸಂ.] 

ಮಾಂಗಲ್ಯಕ್ಕಿಶಿಕಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಛಾಯಾ 
ಗೌಲ, ನಂತರ ಮಾಂಗಲ್ಯಕ್ಕೆ ೈಶಿಕಿ ಮೇಘರಂಜನೀ. ಗುಮ್ಮುಕಾಂಭೋಜಿ 
(ತುತ್ತ. ೧೨೯). [ಸಂ, ಮಾಂಗಲ್ಯಕ್ಕೆಶಿಕೀ] 

ಮಾಂಗಲ್ಯಗೇಯ (ನಾ).. ಮುಂಗಳಗೀತೆ : ಮಾಂಗಲೃಗೇಯಧ್ವನಿಯಿಂ 
ದಾಶಾಂತರಂ 


ಘೂರ್ಣಿಸಿ ಸೊಗಯಿಸೆ. , . ಅರಿಗಂಗಾಯ್ತು ರಾಜ್ಯಾ! 'ಪೇಕಂ 
(ಫೂಶಕಾ,. ೨೪-೨೮). [8] 

ಮಾಂಗಲ್ಯಮಜ್ಜನ (ನು). ಶುಭಕಾರ್ಯಕ್ಕಾಗಿ ವಿಧಿಪೂರ್ವಕವಾಗಿ 
ಮಾಡುವ ಸ್ಥಾನ: ಮಂಗಳಸ್ನಾನ : ಅರಿವಿದಾರರು ಮಾಡಿದರು 
ಮಾಂಗಲ್ಕವಂಜ್ಞವವ (ಕುವ್ಯಾವಿ: ೧೦-೪)- [ಸಂ.1 

ಮಾಂಗಲ್ಯಸೂಕ್ತ (ನಾ). ವಂಂಗಳಕರವಾದ ಸ್ತೋತ್ರ ; ಶುಭಪ್ರದವಾದ 
ಮಂತ್ರ : ಒಡನೆ ವೆಂಟಣಿಸಿದರು ವಿಪ್ರರು ತೊಡಗಿದರು ಮಾಂಗಲ್ಕಸೂಕ್ತವ 
ಅಡಕಿದರು ಪಡಿಚರರು : ಕುಶಸಮಿಧೆಗಳ ಹೊಜ್‌ಗಳನು (393೫. 0-೩೦) ; 
ಮಾಂಗಲ್ಯಸೂಕ್ತಗಳನನ್ನಿ ಹೇಳುವ ಬ್ರಾಹ್ಮಣರಿಂದಲೂ ಮನೋಹರವಾಗಿದ್ದ 
ಆಯೋಧ್ಯಾಪಟ್ಟಣವನ್ನು ಕಂಡು ಮಂಧೆರೆಯು ಆಶ್ವಃ ರ್ಯಪಟ್ಟು . . . 
ಕೇಳಿದಳು (ಕಗಂ- ೬೨ ಶಾಮರಾಕೋಕ್ತಿರಿ ಉಸ)-..[ಸಂ.] 

ಮಾಂಗಲ್ಯಸೂತ್ರ (ನಾ). ತಾಳಿ ಮತ್ತು ಕರಿಮಣಿಗಳನ್ನು ಪೋಣಿಸಿದ 
ನೂಲು.- ಎಳೆ ; ಮಂಗಳಸೂತ್ರ : ಮುಹೂರ್ತದ ದಿವಸ ಬೆಳಿಗ್ಗೆ 
ಸುಂದರಿಯ ಕೊರಳಲ್ಲಿ ಮಾಂಗಲ್ಯಸೂತ್ರವು ಅಲಂಕೃತವಾಯಿತು 


[ಸಂ.] 


ಘೂರ್ಣಿ 


(ಸುಂರಂ- 3). 


೬೦೩೭ 


ಮಾಂಜರಪಾಟು 


ಮಾಂಗಳಿಕ 'ಮಾಂಗಲಿಕ' ನೋ. 

ಮಾಂಗಳ್ಯ `ಮಾಂಗಲ್ಯ' ನೋ- 

ಮಾಂಗಾಯ್‌. ಮಾಂಗಾಯಿ, ಮಾಗಾಯ್‌್‌. ಮಾಗಾಯಿ (ನಾ). ೧. 
ಮಾವಿನಕಾಯಿ ;  ಶೈಂಗಾರನೆದಿಯನೆಳವೆ್‌ ಮಾಂಗಾಯನೆ ಮಜಸಿ 
ಪೇಟಿವೇಬ್ಬುದೆ ರಸಭಾವಂಗಳನಾಗಮುದಂ (644: 0-೪) ; ಕಂಪುದೀವಿರ್ದ 
ಪೂವಂ ಮಾಂಗಾಯಂ . , . ಪಣ್ಣ ದಾಳಿಂಬಗಳೆನೊಲವಿನಿಂ ತೋಂಟಿಗಂ 
ಕೊಟ್ಟನೊರ್ವಂ (1೦೫: 66). ೨. ಮಾವಿನಕಾಯಿಯ ಆಕಾರದ 
ಚಿನ್ನದ ಆಭರಣ ಅಥವಾ ಅಲಂಕಾರಸಾಫನ ; ಬಳಸಿದ ಚಿಂಬೊನ್ನ 
ಮಾಂಗುಯ ಗೊಂಚಲ್ಸಳ ಪೊಂದಳಿರ ತೆ. ಲ್ಲಳ ಸುತ್ತುಂಗೊಂಡ 
ಸುರಿಗೆಯ ಮುತ್ತಿನ ಬುಂಭುಕಂಗಳ ನಡುವೆ (೬ಂಪ್ಪ.6-0೬ ವ್ರ: ಮಾಂಗಾಯ್‌ 
ಕದಪಂ ಚುಂಬಿಸೆ ಪೊಂಗವಡಿಕೆ ನೊಸಲೊಳಲೆಯೆ ಗೆಜ್ಜೆಗಳುರಿಪಂ ಸೆಂಗಳಿಸೆ 
ಚಲನದೊಳ್‌ ಭವನಾಂಗಣದೊರ್ಳ ಕಂದನೆಂದು ಪಟ್ಟದ ದಂ (ತಂದ್ರಪು- 


೩-೪೮) : ಆರರೆಲೆಗಳಲುಗೆ ಮಾಂಗಾರ್ಯ ಚಳಿಯಿಸೆ:ಕಿಂಕಿಣಿಗಳುಲಿಯೆ ಶಿಶು 
ನಡೆಗಲ್ವಂದು (ಶೃತ್ರಕು: ೧-೬೬. ಮಾಂಗಾಯಿ : :೧. ಮಂತ್ರಿಗಳ 
ಮಂತ್ರಕ್ಕೆ ಉದುರುವದೆ ವಾಂಗಾಯಿ ? ಮಂಶ್ರಶಕ್ತಿಯಂ ದೈದಪಂಚಾ 
ಯತ (ಕಂತು. ೧೯-೦೫). ವಿ. ತಳೆದ. ಸಹಚಚ್ಛದ್ರಕರ್ಣಂಗಳಿಗೆ ಮಣಿ 
ಮಾಂಗುಯನಿಟ್ಟಳು ಅಲಶೆಲೆಯ ಶಿಖಿಯಲಿ ತೊಡರ್ಚಿ ವಿಮುಕ್ತ ದೋಷಂಗೆ 
(ಸಾಳ್ಮರಾ- ೩೩-೬೫) ಹೊಳೆವ ಪೊಂಗವಡಿಗೆ ಮಾಂಗಾಯಿಯುಡಿಮಣಿ 
ಪುಲಿಸಿಂಗದುಗುರ್ಪೊನ್ನ ಬಂದಿ (ಶ್ವಾನತ- ೩-೦೬). ಮಾಗಾಯ್‌: ೧. 
ಉಪ್ಪು .ಸಾಸವೆಯ ಮಾಗುಯ ಸೆಳ್ಳಂಬಟೆಯ . . . ಹುರಿಸಂಡಗೆಯ 
ಬಾಳಕವನು ತಪ್ಪದೆಲ್ಲು ಸಾಧನವನು ಸಂವರಿಸಿ (ಸಿದ್ಧರಾ- 5-೩3). ಮಿ. 
ಅಭವವಲ್ಲಭೆಯ ್ಶಕಿವಿಗೂಡಿದೆವಶಿಸಫಲವಾದೆವೆನುತಂ ಕುಣಿವಂತಾಡುವ 
ಗಿರಿಜೆಯ ಮೊಗದೊಡನಾಡುವ ಹೊನ್ನೋಲೆವಿಡಿದು ಹೊಸ ಮಾಗುಯ್ಗಳ್‌ 
(೧. ೩-63): ರೆಕ್ಕೆವಣಿ ಪುಲಿಯುಗುರ್‌ ಗೆಜ್ಜೆ ಮಾಗಾಯ್‌. . . 
ಪಣೆಯೊಳಿಕ್ಕಿದ ಸುಭಸಿತಮರಳೆಲೆಯೆನಿಪ ಪರಿಪರಿಯ ಬಾಲದೊಡಿಗೆಗಳ 
ನಾಂತು ( ತ2ಫ- 3-8೬ )- ಮಾಗಾಯಿ :` ೧. ಒಂದು ಮಡಕೆಯೊಳರ್ಧ 
ಮಡಕೆ ನೀರೆಂ ಹೊಯನ್ಚಿ . - - ನೀರುಳ್ಳಿ ಮಾ[ಣಕಾ- ಮಾಂ]ಗುಯಿ. 
ಹಸಿಯಲ್ಲಮಂ ಬೆರಸಿಕೊಂಡು (ಸೂಕ೫- ೩-1೪). ೨. ಅರಳೆಲೆ ಮಾಗುಯಿ- 
ಕೊರೆಳ ಮುತ್ತಿನಹಾರ (ಭಕರ: ೨-೬೬-೩); ಕಳೆವೆತ್ತ ಮುತ್ತಿನ ಕಡಕು 
ಮಾಗಾಯ ಪಜ್ಜಳಿಪ ಬಜ್ಮರದೆ ಬುವುಲಿಯನಿಟ್ಟು (೧ಕಗೋ. ೬-೨). 
[ಮಾಂ (ಮಾವು) 4 ಕಾರ್ಯ] 
ಮಾಂಗಾಯಿ " ಮಾಂಗಾಯ್‌` ನೋ. 
ಮಾಂಗುಳೂರ್‌ (ನಾ). ಒಂದಂ ಊರಿನ ಹೆಸರು ; ಮಾಜ್ಗುಳೂವರ್ತಾರ 
ದಿವಾರದ ಪುಪ್ಪರ್‌ (೩. ೫11%. 3೩-84 ; ಸು. 9ನೆಯ ಕತ). 
[ ಇದು 'ಮಂಗಳೂರು' ಎಂಬುದರ ಅಪಲಿಖತವಿರಬಹುದು] 
ಮಾಂಗೊನರ್‌ (ನಂ). ಮಾವಿನ ಜಿಗುರು,-ತಳಿರು; ಮಾಂಗೊನರಂ 
ನಸುಗರ್ಚಿ ಸೊರ್ಕಿನಿಂ ತನು ದಳವೇಆಕ . . . ಪುಗಲ್‌ ಪುಗಲೆಂದುದು 
ಕೋಕಿಲವ್ರಜಂ (೩ಗುಿ. ೧೪-೩): ವನಪುಲಂ ಕುಣ್ಕೆಗೈದಂ ವಿಚಕಿಲದರಲಂ 
೬.೬. ೬ ಮಾಂಗೊನರಂ ಮಾಧೂಫಳಶ್ರೇಣಿಯಂ (ಕಾ೩ಕೇ- 00-3). 
[ಮಾಂ (ಇಮಾವು) 4 ಕೊನ] 
ಮಾಂಜರಪಾಟ * ಮಾಂಜರಪಾಟು ” ನೋ. 
ಮಾಂಜರಪಾಟು, ಮಾಂಜರಪಾಟ (ನಾ). ಒಂದು ಬಗೆಯ ಬಟ್ಟೆ: 
ಅವನ ಮೈಮೇಲಿ ಮಾಂಜರಪಂಟಿನ - ಹೊದಿಕೆ (ಮಂಗಳ. ಆ೭). 
ಮಾಂಜರಪಾಟ : ನಾನು ' ಉಟ್ಟ ಈ ದೋತರ ನೋಡಿರಿ. ಇದು 
ಮಾಂಜರಪಾಟವಲ್ಲಿ (468. ೭60). [ಎ ಮಠಾ, ಮಾಂಜರ: 


ಜರಪಾ। 
ಮಾಜರ್‌ಪಾಟ್‌ ಮಾ ಟ್‌. ಮಾದರಪಾಟ್‌] 


ಟ್‌ 


'ದರಪಃ। 


ಮಾಂಜರಿ 


ಮಾಂಜರಿ (ನಾ). ಒಂದು ಬಗೆಯ ಮಣ್ಣು ; ಹಾಳುಭೂಮಿ, 
ಮಾಂಜರಿ, ಕೇಸರಿ ಮೊದಲುದ ಸ್ಥಳಗಳಲ್ಲಿ ಗಿಡಗಳನ್ನು ಹಚ್ಚಬೇಕಾದರೆ 
ಕೆಂಪುಮಣ್ಣನ್ನು ಹಾಕಿ ಗಿಡೆಗಳನ್ನು ಹೆಚ್ಚಬೇಕು (ಕ್ಕ ಹತ್ರ. ೪೪) 

[0./ತುಳು. ಮಂಜೆರ್‌ ಎ ಬರಡಂದ] 

ಮುಂಜಿ (ನಾ). [ಸಂಗೀತ] ಒಂದಂ ರಾಗದ ಹೆಸರು: ಚಿಂತಾಮಣಿ, 
ಕಲ್ಲಡ, ಮಾಂಜಿ, ಫರಜು ಮುಂತಾದ ಕಪ್ಪರಾಗಗಳಲ್ಲಿ ಕೃತಿರಚನೆ ಮಾಡಿ 
ಶುಸ್ತ್ರಿಗಳು ಆ ರಾಗಗಳ ಸ್ವಪ್ಟಪರಿಚಯ ಮಾಡಿ ಮಾರ್ಗದರ್ಶಕರಾಗಿದ್ದಾರೆ 
(ಗತಂ. ೨೯೪) ; ಹಂಬೀರು.. . . ಮಾಂಜಿ, ಪೂರ್ಮೀ ಎಂಬಿವುಗಳು 

ೇಶೀಯರಾಗಗಳು (ಇತುಶ್ರ- ೦೩೦). [ಸಂ. ಮಾಂಜೀ] 

ಮಾಂಜಿಷ್ಠ (ನಾ). ಕೆಂಪು; ಕೆಂಬಣ್ಣ : “ ಅರುಣ; ಶೋಣಃ, ರಕ್ತ 
ಮಾಂಜಿಷ್ಯಃ. ವಾಟಳ;, (ಅ)ತಾಮ್ರಃ, ಲೋಹಿತಃ--ಈ ೭ ಕೆಂಪು 
(ಹರಾಯು- ೦-೪೮); ಶ್ವೇತಪೀತೆಕ ಪೋತೆದರಿತಕೃಷ್ಣಮಾಂಜಿಷ್ಯ ವೆಂಬ ಷಡು 
ವರ್ಣವೆಂದೆನ್ನ (ಅನತು. ೦೨3-೩೫) ೬ ಶ್ವೇತಪೀತಂ ಕಪೋತಂ ಹರೀತಂ 
ವಿಮಲ ನೂತನದ ಮಾಂಜಿಷ್ಠ ಮೊದಲಾದ ವರ್ಣಗಳೊಳೋತು ಮಾಡಿದ 
ವಿಲಸದಕ್ಷತೆಯೆ ಶುಕರಂಗರ್ಪಿಸೆಲು ಕೋಟಿಫಲವು (ಗಳ, ೬-1). [ಸಂ.] 

ಮಾಂಜಿಸು " ಮಾಜಿಸು' ನೋ: 

ಮಾಂಜ್ಯು " ಮಾಜ ' ನೋ: 

ಮಾಂಜ್ಕು " ಮಾಜ್ಕು ' ನೋ. 

ಮಾಂಚೆಳಿ (ನಾ). ಮಾವಿನ ಎಳೆಯ ಕೊಂಬೆ ; ಮಾಂಜೆಳೆ, ಮಾಂಜೊಂಪಂ 
(ಕರ್ಮಾಮ: ೩೪೮ ವ್ಯಾಟ್ಮಾ).- [ಮಾಂ (ಇ ಮಾವು - ಸೆಳ್ಮೆ] 

ಮಾಂಜೇಮೂಟ (ನಾ). ಒಬ್ಬಾತನ ಹೆಸರು : ಮಾಲಗಾಜ ಶ್ರೀಮಾಂಜೇ 
ಮೂಟ ಇನಿಥೂ ಇರ್ಪ್ಪತೆಯ್ನು ಮುಮ್ಮೊದಲಾಗೆ [ಯ್ವಾ7ಡಿ 
ವೀಸಾಭಾಗಂ ಪುಲ್ಲರು x ೨೭ (೪9. 7. ೨-೦೪; 690). CuI 

ಮಾಂಜೊಂಪ (ನಾ). ಮಾವಿನ ಗೊಂಚಲು, -ಗುಚ್ಛೆ : ಮಾಂಜಿಳೆ. 
ಮಾಂಜೊಂಪಂ (ಕಲ್ಮಾನು- ೩೪೮ ಮಣ್ಣ). 

[ಮಾಂ (« ಮಾವು) 4 ಜೊಂಪೈ] 

ಮಾಂಟಬೆಕ್ಕು " ಮಟಬೆಕ್ಕು' ನೋ. 

ಮಾಂಟೆ " ಮಾಡ್ಕ" ನೋ. 

ಮಾಂಡಲಿಕ, ಮಾಂಡಳಿಕ (ಗು). ೧. ಒಂದು ಪ್ರಾಂತಕ್ಕೆ ಸಂಬಂಧಿಸಿದ. 
೨. ಒಂದು ಪ್ರಾಂತವನ್ನು ಆಳುವ. (ನಾ). ೩. ಒಂದು ಪ್ರಾಂತ 
ವನ್ನು ಆಳುವವನು ; ಮಂಡಲಿಕ : ವಿಜಯ್ಗವರ್ಮರಾಜನ ತರು 
ಪಾಯದಲ್ಲಿ ಸೇಂದ್ರಕರು ಸುರತಪ್ರಾಂತದಲ್ಲಿ ಚಾಲುಕ್ಕರ ಮಾಂಡಲಿಕರಾಗಿ 
ಜ್ವೆರು (685. 80) ; ಚಂದ್ರನೆಂಬ ಒಬ್ಬ ಅರಸನು - . - ಧಾರಾಪುರದ 
ಪರಮಾರ ಭೋಜರಾಜನ (ಕ್ರಿ.ಶ. ೧೦೦೦-೧೦%೪)ಮಾಂ ಡಲಿಕನಾಗಿದ್ದೆನು 
(ಸಾಹಿಸ- ೩೦)- ಮಾಂಡಳಿಕ : ೩. ನೊಳೆಬರು ಕಾಲಕ್ರಮೇಣ ರಾಷ್ಟ್ರ 
ಕೂಟರು, ಕಲ್ಯಾಣಿ ಚಾಳ, ವರ ಮಾಂಡಳಿಕರಾಗಿಯೂ ಸಹ ಆಳ್ವಿಕೆ 

[ಸಂ.] 


10 


15 


20. 


30 


36 


ನಡೆಸಿದರು (ವಾಂ. ೨೦)- 

ಮಾಂಡಲೀಕ. ಮಾಂಡಳೀಕ ಮಾಂಡಲಿಕ ೩ : ಕರೆಸಿ ದಾನದ 
ಮಾಂಡಲೀಕರ ಹರಷದಿಂದುಡೆ;ಗೊಜಕಿಯನಿತ್ತನು (೫8೫: ೪0-3). 
ಮಾಂಡಳೀಕ : ಕ್ರಿ.ಶ. ೧೦೦೦ದ ಅಠಂತರ ನೊಳಂಬರು ಸಂಪೂರ್ಣ 
ಮಾಗಿ ತಮ್ಮ ಸ್ವ ಕಳೆಡುಕೊಂಡು ಕಲ್ಮಾಣಿಚಾಲುಕ್ಕರ 
ಮಾಂಡಳೀಕರಾಗಿ ಆಳುವು ನಾವು ಕಾಣಬಹುದು 4ನೊಳ2. ೩೪). 

[ಆ ಸಂ, ಮಾಂಡಲಿಕ] 

ಮಾಂಡಳಿಕ '" ಮಾಂಡಲಿಕ ' ನೋ. 

ಮಾಂಡಳೀಕ " ಮಾಂಡಲೀಕ 'ನೋ. 

ಮಾಂಡುಕೆ (ನಾ). ಒಂದು ಬಗೆಯ ಗಿಡ; ಮಂಜಿಷ್ಠೆ : “ ಆದಿತ್ಯ 


40 


೭೦೩೮ 


ಮಾಂದಿಸು 


ದು ಮಾಂಡುಕೆ” (ನಗಣ. ೩೯-೨೬) . [ಆ ಸಂ. ಮಂಡೂಕ] 

ಮಾಂತ್ಕ (ನಾ). ಮಕಾರದಲ್ಲಿ ಕೊನೆಗೊಳ್ಳುವ ಶಬ್ದ ; ಮಾಂತಕ್ಕೆ- 
ಅಣ್ಮು (ತನಾ). [30] § 

ಮಾಂತ್ಕ (ನಾ). ೧. ಹಿರಿಯ; ಪೂಜ್ಯ: ಮಹಂತ : ರಾಜರು ರಕ್ಕಸ 
ಮಾಂತರು ಲಾಳಿ ಬಿಲ್ಲೋಜರು ಪೆಟಲಂಬಿನವರು ತೇಜೋಮಯ ಬಾಣ 
ಗಾಜರೇಟ್‌ತು ಖಗರಾಜನೆಜಿಂಕೆಯಿಕ್ಕಲದಿ (ಮೋತತ: ೩೬-೪೨). ೨. 
ಮಠ, ದೇವಸ್ಥಾನ ಮುಂತಾದುವುಗಳ ಮುಖ್ಯಸ್ಥ; ಮಠಾಧಿಕಾರಿ : 
“ಮಾಂತ (ಮಾತ) - ಮಹಂತ ಎ ಮಡಾಧಿಕಾರಿ, ದೊಡ್ಡಮನುಷ್ಯ”' 
(sat. as). [ಇ ಮಹಂತ] 

ಮಾಂತನ: (ನಾ): ದೊಡ್ಡ, ಸ್ತಿಕೆ; ಘನತೆ; ಹಿರಿಮೆ : ಜನಿತಪ್ರಗಬ್ಬ 
ದೊಳ್‌ ಮಾಂತನದೊ೯ . . . ಅನುಪಮಗುಣದೊಳ್‌ ಶ್ರೀಶಂ ಘನಂ 
(ton. ೩-5೨) ; ಅವರಿರ್ವರ ' ಮಾಂಶನದಳವನಳೆಯ್ದಲಜನಾಅಂ. (6ರಘು- 
೧-೩೫) ; ಮಾಸ್ತನಕ್ಕಾಗರಮೆನೆ ನೆಗಬ್ಬಂ (ಎಇ. XV. ೫೩- 

[5 ಮುಂತ್ಕ 4 - ತನ] 

ಮಾಂತರು (ನಾ). ಮಾವಿನ ಮರ : ಚೊತವೃಕ್ಷ : ಕಾಂತಾರದೊಳು 
ಲಕ್ಷ್ಮೀಕಾಂತನಾಡುತ ತನ್ಮೇಕಾಂತಭಕ್ತರನೊಡಗೂಡಿ ಮಾಂತರುವಿನ 
ನೆಳಲೊಳು ಕೊಳೆಲೂದುತ (ಕೃಸ್ತಗೋ- 3-೮0). 

[ಮಾಂ (ಮಾವು ತರ್ಯು] 

ಮಾಂತ್ರಿಕ (ನಾ). ಮಂತ್ರಗಾರ ; ಗಾರುಡಿಗ; ಯುಕ್ಷಿಣಿಗಾರ : ಆತನೇ 
ಶೊರತ್ವವುಳ್ಳವನಾತನೇ ಮುಂತ್ರಿ ಶ್ರಿಕನು ತಪಸಿಯುಮಾತನೇ ವಿದ್ವಾಂಸನಾತನೆ 
(ಐಸಪು- ೩6-೬೪): ಕೆಲವರು ಬೈರಾಗಿಗಳೂ ಮಾಂತ್ರಿಕರೂ ನಾವು. ಚಿನ್ನ 
ಮಾಡಬಲ್ಲೆವೆಂದು ಹೇಳುತ್ತಾರೆ (ಹಿಂ. 9-002) - [ಹಂ.] 

ಮಾಂದಳಿ (ನಾ). ಒಂದು ಊರಿನ ಹೆಸರು: ಶ್ರೀಚಾಸರಾಳ್‌ ಪೊನ್ನಾ 
ಕವಿಗೆ ಕಾಳಮ್ಮನ್‌ ಮಾನ್ಮಳಿಯ ಬೀರಿಯದುಳ್ಳೆ ಬಲಮೆಮ್ಚರಸರ ಕಾಳಿಗ 
ದುಳ್ಳೆ ಎಜದು ಸತ್ತರ್‌ (ಕ, ೩೪1, ಕುಕುಳೂ. 0೦೦-೨: ಸು ೫2), [7] 

'ಮಾಂದಳಿರ್‌, ಮಾಂದಳಿರು,. ಮಾದಳಿರ್‌ (ನಾ). ಮಾವಿನ ಚಿಗುರು, _ 
ಕುಡಿ: ಕಾಮದೇವನುಕ್ಕೆವದಲ್ಲಿ ಮುನ್ನಮೆ ಕಟ್ಟಿದ ಮಾಂದಳರ 
ತೋರಣಂಗಳೊಳಮೆತ್ತಿದಕೋಕಪಲ್ಲವಪತಾಕೆಯೊಳಂ (noon. ೬೮0); 
ಮಾಂದಳಿರ್ಗಳ ತೋರಣಂ ವಿರಾಜಸಿತೆನಸುಂ ( ಕುಸುಮಾ. ೩೭೪ y 
ಮಾಂದಳಿರು : ಚಂದ್ರಿಕೆಯೆ ಮಾಂದಲಿರೆ . . . ಕಲುಷರಹಿತೆಯ ಖಳ 
ಕುಲಾಧಮ ಬಲುಕರಿಸಿ ಕೊಂಡೊಯ್ದ ; ನೆಂದುಸುರುವುದು ರಾಮಂಗೆ (ತೊರರಾ- 
೩-00-೬) : ಪರಪುಟ್ಟ ಸ್ಪಿಗಳಿರಾ ಪರಿದು ಮಾಂದಳಿರ ಗುಟುಕನಿತ್ತು 
ಮನೆಕತಿಹರುಷವ ಮಾಡುವೆ ನಿಮಗೆ (ಕಂಠಂ: ೯-೨೦೦) ; ಮಾಂದಳಿರು 
ಆಗ ತಾನೆ ಅಲ್ಲಲ್ಲಿ ಎದ್ದು ಕಾಣುತಿತ್ತು (ಕಾಂತ. ೨೯೪). ಮಾದಳಿರ್‌ : 
ಮಾದಳಿರ ಪಳಿವ ಚೆಂದುಟಿಯ ಸವಿಗೆ . . , ಎಸೆವ ಮೈ ಿಗಂಖಂಗೆ ಬಯಸಿ 
ಬಯಸಿ (ಕೈಖಣ. ೩-೦೦). [ಮಾಂ (ಇ ಮಾವು) _. ತರ್ಕ) 

ಮಾಂದಳಿರು 'ಮಾಂದಳಿರ್‌' ನೋ. 

ಮಾಂದಾವು? (ನಾ)- ಒಂದು ಊರಿನ ಹೆಸರು (?) : ಮಾನ್ಹುವುದ 
ಕಾಳೆಗದುಳ್‌ ಪಗೆ ಕಲಿಯಾರು ಮಗನ್‌ ಬೆಜ[ಯಿ)ತ್ತನ್‌ ಗಣ್ಣಪ್ರಕರನ್‌ 


‘00 5 1053) 


೬ « ಪಲರನಿಜ್‌ದು ಸತ್ತೊಡೆ (ಎಕ. ಸ, ಮುಳಶಾ- ೨೨೮. 
[?] 

ಮುಂದಿಸು (ಕ್ರಿ). ೧. ತಡೆ ; ನಿಲ್ಲಿಸು; ಅಡ್ಡಗಟ್ಟು ; ಮಸ6ಕಂ ಕುಯ್ದು 

ಜವಂ ಜವಂಗಮಿದಿರೊಳ್‌ ನೋಡಲ್ಕಗುರ್ವಾಗೆ ಮಾಂದಿಸಿಮಾ ವಂದುದು 

ಕೊಂದುದೆಂದು ಭಯದಿಂ ಎಪ್ರರ್‌ ತೆರಳ್ಲೋಡೆ (ಶರಣ. 6-40); 

ದುನವವರಂ ನಿರ್ದೇಯ್ವವಕ್ಕಿಂದು ಯಾಚಪುದಂ ಮಾನ್ಹಿಸಿ ನಿಂದು ನಾಲಗೆ 

ಯೊಳೆಂದುಂ ನಿದ್ರೆಯಕ್ಕೆಂದು ಯಾಚಿಪುದಂ ಮಾಡಿಸಿಯನ್ನನಂ ಕಿಡಿಸಿದಳ 


೩: ಸು. ೫೦1), 


ಮಾಂದ್ಕು 


ಬಲ್ಬೆಂತುಟೋ ಜೈೇಷ್ಮೆಯ ( ಶಾಸಕ. ೩೩-೫೦ ; 2178). ಶಿ: ಕಳೆ: 
ನಿವಾರಿಸು; ಅವರ್ಗಳ ಭಯಮಂ ಮಾಂದಿಸುವೊಡೆ ಸುಜನಸಂಸ್ತವಂ 
ಕರಣೀಯ೦ (ಫೃತೃಶ್ರ, 0-85); ಬಂದೊಂದೆಸೆಯೊಳ್‌ ಮೆಜದಹವೆಂದುಂ 
ವಿಂಶತಿಸೆಹಸ್ರಸೋಪಂನೆಂಗಳ* ಇಂದೂಪಳೆರಚಿತಂಗಳ್‌ ಮಾಂದಿಸುವುದು 
ಜನೆದ ಮನದ ಸಂತಾಪತೆಯಂ. (ಹಸ್ತ. 60೨39). ೩. ಆರಿಸು; 
ನಂದಿಸು: ಕುಂದಡಲಥವಲನೃಪವಶನೇಂದುಜ್ಮೋತ್ಸ್ನಾ ಮೃತಾಚೃಜಲ 
ಪರಿಷೇಕಂ ಮಾರಿದಿಸುವಂತಾದುದು. ನೃಪನಂದನೆಯೆರ್ಬೆಯೊಳಗೆ ಬಳೆದ 
ಶೊಃಕಾನಳನೆಂ (ಅಂಘು. ೩-3೪) [ಮಾಂದ್ಕು 4 - ಇಸ್ಕು] 
ಮಾಂದ್ಳು (ಕ್ರಿ). ೧. ನಿಲ್ಲಿಸು: ಪ್ರಪಿಬಂಧಿಸು : "'ಮಾಂದು-ಪ್ರತಿಷೇಧೇ 
(ತಡೆ), (ಪ್ರಸಿದ್ದೇ?” (ಕುಣ). ವಿ. ಕುಗ್ಗು; ಕಡಮೆಂಯಾಗು : 
ಪೊಸಮಕರಂದದ ಮಾಂದದ ರಸಕ್ಕೆ ವಂದಲರೊಳೆಅಗಿದರಗಿಳಿರಚನೆಯ 
ಕರ್ಪೆಸೆವಂತೆಸೆದಿನವೇಂ. ಸೊರಯಿಸಿದುದೊ ವಪನಯುವಶಿವ! 
ತಿಲಕಂ (ಉಕ. ೭-೦೩೬) ೩. ಹಿಂದೆಗೆ ; ಹಿಮ್ಮೆಟ್ಟು : 
ಕುಂದದೆ. ಬಣ್ಣಂಬಂದಂ ತದ್ರಿಪುವೆಸುತ್ತಿ ಬೀಭತ್ಸಲಶಾಕಂದದುನೆ 
ತರ್ಪ ತೆಆದಿಂ ತಂದಿಟ್‌ಪಿದನಿದಿರೊಳೊರ್ವನಾ ಪಂದಲೆಯಂ (ತಂ್ರಶ್ರ. 
೧೦-0೬). [ದೇ.8 ತಮಿ. ಮಾನ್ತು : ತುಳು. ಹಾಡು] 
ಮಾಂದ್ಳು * ಮಾಣ್‌ ' ಪರಾ: 
ಮಾಂದುರಿಗ (ನಾ). ಕುದಂರೆಯ ಲಾಯಂವನ್ನು ನೋಡಿಕೊಳ್ಳುವವನು; 
ಕಾಸ್ತಾರ: (೪. [| ಸಂ. ಮಾಂದುರಿಕ] 
ಮಾಂದೋಪು (ನು). ಮಾವಿನ ಮರಗಳ ಗುಂಪು.-ತೋಪು : | ೫ 
ಮಾಂದೋಪಿನೊಳ" ಸುರಿವ ಪೂಜೇನ ಸರಿಯೊಳ್‌ ನನೆದೊಯ್ಯನೆ ತೀಡುವ 
ತೆಂಗಾಳಿಯ ಸೋಂಕಿನಂತೆಯುಂ (8456. ೦-3) ; ಈಯೆಳಮಾಂದೋಖ, 
ನೊಳ್‌ ಬಸಂತಸಿರಿಯಂ ನೋಡಾ (ಬತ್ರಗೋ. 6೩-0೬) ;: ಮಾಂದೋಪಿ; 
ನಲ್ಲಿ ಸೇರಿ ನೀವೆಲ್ಲರೂ ನಿಶ್ಯಬ್ಧ ರಾಗಿರಬೇಕು (ಗತ: 4-9೭): | 
[ಮಾಂ («ಎ ಮಾವು -- ತೋಪು] i 
ಮಾಂದ್ಯ (ನಾ). ೧. ಚೆಟುವಟಿಕೆಯಿಲ್ಲದಿರುವುದು ; ಜಡತೆ ; ಆಲಸ್ಯ : 
ಎಂದಿಲ್ಲದಾವುದೊ ಮಾಂದ್ಯವು ಬಂದಿದೆ (4೫ಕ. ೦೬೬-೨೫): ೨. ವೇಗ 
ವಿಲ್ಲದಿರುವಿಕೆ; ನಿಧಾನ ಗತಿ: “ಮೆಲ್ಲನೆನೆ. ಮಾಂದೈನಾಮಂ'* 
(1669- ೩೬6); ಸಾರಸೆದ್ದುಜೋಪಚಯದೊಲಲ್ಲ ಮಾರದೈಮದು! 
ಯಾನದೊಳಲ್ಲದೆ ತಲ್ಲತಾಂಗಿಯಾ (16ಶ್ರಶ್ರಿ- 00-006) ; ಕುಟಿಲಚಂಚಲ 
ಕಠಿನಕೃಶಮಾಂದ್ಯಮೆಂಬಿವುತಠಬಯಾೌವನಶ್ರೀವಿಲಾಸಿನಿಯರಳಕಾಳಿ ಚೆಟುಲ 
ಕಟಾಕ್ಷ ವಕ್ಷೋಜಾತ ಮಧ್ಯಗಶಿಗಳ ವಿಲಾಸದೊಳಲ್ಲದೆ ಘಟಿಸದೂ 
೩ ಮೂರ್ಬಿತನ ; ಗಡ್ಡತನ್ನ ೪. ಬಲಹೀನತೆ ; 


19 


ಮಾಂದದೆ. 


4 ) 
(ಹಟ: ೨-೭). 


ನಿಶ್ಶಕ್ತಿ; ದೌರ್ಬಲ್ಯ. ೫, ಆಸಕ್ತಿ ಇಲ್ಲದಿರುವಿಕೆ ; ಎನರುತ್ಸಾಹ. 
೬. ಅನಾರೋಗ್ಯ ; ಜಾಡ್ಯ: “ರೋಗ; ಮಾಂದ್ಯಂ, 35 
ಅಪಾಟವಂ . . - ರುಜಾ-ಈ ೧೨ ವ್ಯಾಧಿ” (ಹಣದ: ೯6-89೬) ; 


ಮದಮಾಂದ್ಕೋತ್ಪಾದನಾಪಡರಣಮಾರಣವಶೀಕರಣದ್ವೇಷಣಾದಿಗಳ್ಳೆ., .. 
ಪಂಡುಮಾಗಮಂಗಳಿ ಪ್ರಮಾಣುಸಳ್‌ (ಗರಣ: ಆಟಿ ; ಶ್ಲೇಷ್ಮಕ್ಕೆ | 
ಅಧಿಕ ಮತ ಪಿತ್ತಂಗಳಿಗೆ ಮಧ್ಯಮ: ಮಾಂದ್ಯಗಳ ವ್ಯಕ್ಯಾಸದಿಂಡೆರಡು| 
ಸನ್ನಿದೋಷ (4ಕ್ಕೆ 0೩೦) - [ಸಂ.] 

ಮಾಂಬನ (ನಾ). - ಮಾಂದೋಪು :೫ ೫ »ವಳ್ಳಿಯ ಕತ್ತಲೆ ಮಾಂಬನ 
ವಳದಳಿತ ಸಂಚೆಮಲ್ಲೆಗಳ ಪೂವೆಂಬಿನ ಬೆಳದಿಂಗಳಂದೆನೆ . ಕಣ್ಬಯಲ 
ಚಲುವನೀವುದರಸಿಯ ಕೆಜಿಸಿಯೊಳು (ಮೇರಿ. ೧೯೨೮- ೯-೩೦ ; 

[ಮಾಂ («ಆ ಮಾವು * ಬನ ] 

ಮಾಂಬಳ (ನಾ). ೧. ಮಾವಿನಹಣು : ತನ್ನ ಮೂಗು ಪೋದುದು 
ಕೋಗಿಲೆ  ಬರ್ಪೆದುಂ 


140, 


1382) * 


ಮಾಂಬಳ ಬೀಬ್ಬಂತಾಕಸ್ಮಿಕಮಾದಂದಂ 


೭೦೩೯ 


ಮಾಂಸದ್ರಾವಿ 


(ಅಶ್ರತಿ: ೮-0) ನ” ಸೋರ್ವ ಜೇಂಜರಿ ಸೆವಿಮಾಂಬಳಂ ಪಡೆದು ಕಿ 
ಪದಂಬಡೆದಿಟ್ಟ ಬಟ್ಟವಾಲ್‌ (540: ೪-60): ೨. (ಕರಾ) ಮಾವಿನ 
ಚಟ್ಟು; ಸೀತಮ್ಮ ನವರು . . . ನಾಲ್ಕು ಕಟ್ಟು ಥಪ್ಪಳ ಮಾಂಬಳಗಳನ್ನು 
ತಂದಿಟ್ಟರೆಂ (೧೫9೧: ೨೩): [ಮಾಂ (೬ ಮಾವು) 4 ಪಳ್ಯ(-ಪಲ್ಯ).-/ 
ತುಳು. ಮಾಂಬಲ, ಮಾಂಬಳ] 

ಮಾಂಬೂ (ನಾ). ಮಾವಿನ ಹೂವು : ಮಾಂಗದಿರಾ ಮಾಂಗೊನರ್‌ . , - 
ಮಾಂಬೂಗಳ್‌ (ಕಶ್ಮಾನು. ೩೫ ವ್ಯಾ್ಮ), [ ಮಾಂ (ಎಮಾವು- -- ಪ್ಯೂ ] 

ಮಾಂಬೊಣರ್‌ (ನಂ). ಮಾವಿನಹಣ್ಣುಗಳ ಜೋಡಿ : ಮಾಂಗದಿರ್‌ 
ಮಾಂಗೊನರ್‌ - . . ಮಾಂಬೂಗಳ್‌, ಮಾಂಬೊಣರ್‌ 
ಖ್ಶಾಶ್ಯಾ)- [ಮಾಂ (ಮಾವು 4 ಪೊಣರ್‌, ) 

ಮಾಂಸ (ನಾ). (ಮನುಷ್ಯ ಅಥವಾ ಪ್ರಾಣಿಪಕ್ಷಿಗಳ ಶರೀರದ) 
ಬಾಡು ; ಅಡಗು; ಖಂಡ ; “ಪಲಲಂ, ಜಾಂಗಲಂ, ಮಾಂಸಂ... 
ತರೆಸೆಂ - ಈ ೮ ಮಾಂಸಂ" (ಹರಾಯು- ೦೦೪. ಮಾಂಸಮಧುಮದ್ಮ 
ಸೇವನೆ. - , ಕುಲಟಾಸಂಸರ್ಗಮೆಂಬಿವಲ್ಲದೆ ಸಂಸಾರಭ್ರಮಣಕಾರಣಂ 
ಪೆಜವೊಳವೇ (60೪. 3-60) ; ಧಾತುಗಳು ರಸೆಧಾತು, ರಕ್ತಧಾತ್ಮು 


(ತಜ್ಮಾನು. ೩೪ರ 


ಮುಂಸೆಧಾತು . . - ಶುಕ್ಷಧಾತು ಎಂದು ಏಳು ತೆರನಾಗಿವೆ (ಸಕನ್ಕೆ-. 66); 
ಜನ್ನಮಂ . , . ಮಾಂಸರುಧಿರೌಘದಿಂ ಕಿಡಿಸಿ ಕಾಡುವರ್‌ ತಾಟಕಿಯ 


ಮಕ್ಕಳ್‌ (ಶ್ರೀರಾವತಿ- ೨೦-೦೩)- [ಸಂ.] 
ಮಾಂಸಕಲ್ಯಾಣ (ನಾ). [ಬೌದ್ಧ] ಸ್ತ್ರೀಯ ಸೌಂದರ್ಯಕ್ಕೆ ಸಂಬಂಧಿಸಿದ 
ಐದು ಬಗೆಯ ಕಲ್ಮಾಣಗಳಲ್ಲಿ ಒಂದು ; ಬಾಯಿಗೆ ತೆರೆಯಾದ ತುಟಿ 
ಬಿಂಬಫಲಕ್ಕೆ ಸದೃಶವಾಗಿ, ಬಣ್ಣ ಬಣ್ಣವಾಗಿ, ಸಮವಾಗಿ ಸ್ಪರ್ಶಕ್ಕೆ ಮೃದು 
ನಗಿ ಇರುತ್ತದೆ. ಇದು ಮಾಂಸಕಲ್ಯಾಣ (ಕತ್ತುಕು- ೩೦). "ಕೇಶಕಲ್ಯ್ಮಾಣ? , 
`ಛವಿಕಲ್ಮಾಣ' ಪರಾ: [೫ಂ.7 
ಮಾಂಸಕವಳ (ನಾ). ಬಾಡಿನ ಊಟ, - ಆಹಾರ ; ಕುಬೇರಪ್ರಿಯಂ 
೬.೬. ಪೂರ್ವಭವಮಂ ನೆನೆದು ಮಾಂಸಕವಳ(ಪಂಡ)ಮನೊಲ್ಲದಿರೆ 
(5% ಫಂತೆ- 20) - [ಸಂ. ಮಾಂಸಕವಲ] 
ಮಾಂಸಗಣ್ಣು (ನಾ)- ದುವರ್ಕಾಂಸೆ ಬೆಳೆದಿರುವ ಕಣ್ಣು: ನೀರುಗಣ್ಣು 
ಜಾರುಗಣ್ಣು ಪಲಗಣ್ಣು ಕಾಡಗಣ್ಣು ರಕ್ತಗಣ್ಣು ಮಾಂಸಗಣ್ಣು (3944- 


48 


೩೨೪)- [ಮಾಂಸ 4 ಕಣ್ಣು (ಎ ಕಣ್‌) 

ಮಾಂಸಗ್ರಂಥಿ (ನಾ). ಮಾಂಸದ ಗಡ್ಡೆ ; ದುರ್ಮಾಂಸೆ : ಶ್ಲೇಷ್ಮದಿಂದ 
ಕಟವಾಯ ಪ್ರದೇಶದಲ್ಲಿ ಮಾಂಸಗ್ರಂಧಿಗಳುಂಟಾಗಿಹವು (ಕೈರ್ಕತಾ, ೫ 
೧೦೩) - [೫] 

ಮಾಂಸಚ್ಛದೆ (ನಾ). ಒಂದು ಬಗೆಯ ಸಸ್ಯ : “ಮಾಂಸರೋಹೀ, ಮಾಂಸ 
ರೋಡಹಾ. ಮಾಂಸೆಚ್ಚದಾ - ಈ ಮೂಜಿಂ ಮಾಂಸರೋಹಿಣಿ'` (ಓಂ. 

[ಹಂ. ಮಾಂಸಚ್ಛೈದಾ] 

ಮಾಂಸಜ (ನಾ). ೧. - ಮಾಂಸಗ್ರಂಥಿ. ೨, ಮೇದಸ್ಸು 
— ಮಾಂಸಜಂ'' (೬40: ಖ್‌ x. 

ಮಾಂಸಜೀವಿ (ನಾ). ೧. ಮಾಂಸಾಹುರದಿಂದ ಜೀವಿಸುವವನು ; 
ಮಾಂಸಾಹಾರಿ. ೨. ರಕ್ಕಸ ; ರಾಕ್ಷಸ ; "ಯಮಂ ಸರುಜಂ ಕಿಂಕರ 
ಮಾಂಸಜೀವಿ ಕೃಪಣಂ ಕೀನಾಶಶೆಬ್ದಂ” (ವಾಪಾರ): [ಸಂ,ಮಾಂಸಜೀವಿನ್‌] 

ಮಾಂಸತಾನ (ನಾ). ಗಂಟಲಿನಲ್ಲಿ ಉಂಟಾಗುವ ಮಾಂಸದ ಗಡ್ಡೆ: 
ಬಹಳ ತಾಪ ಉಂಟಾಗಿ ಕೊರಳಬಿಗಿದು ಹಿಡಿವದು, ಆ ಗ್ರಂಥಿ... 
ಮಾಂಸತಾನವೆನಿಸಿಕೊಂಬುದು (ಪೈದ್ಯಸಾ- .1. 0೦). [ಸಂ:] 

ಮಾಂಸದ್ರಾವಿ (ನಾ), ಒಂದು ಬಗೆಯ ಸಸ್ಯ: “'ಮಾಂಸೀ, ಮಾಂಸ 
ರೋಹಿಣೀ ಜಟಾಮಾಂಸಿ, ಮಾಂಸದ್ರಾವಿ'' (ಸ೩೦- 0೨4): 


[ಸೆಂ. ಮಾಂಸದ್ರಾವಿನ್‌] 


0೨೪)- 


: “ಅಸ್ರಜಂ 


ಮಾಂಸನಿವೃತ್ತಿ 


ಮಾಂಸನಿವೃತ್ತಿ (ನಾ). ಮಾಂಸಾಹಾರಸೇವನೆಯನ್ನು ನಿಲ್ಲಿಸುವಿಕೆ : 
ಮಾಂಸನಿವೃತ್ತಿಯೇಕೆಂದೊಡೆ . , . ಪಾಪಬಂಧಕರಮಪ್ಪ ಮಾಂಸಮಂ 
ತಿಂಬಂಗೆ ದಯೆಯುಂ ಪುಟ್ಟದು ದರ್ಪಮಧಿಕವಕ್ಕುಂ (ಶತಾರ: ೨೯೩)- 

[xc] 

ಮಾಂಸಪಿಂಡ (ನಾ). ೧. ಮಾಂಸದ ಮುದ್ದೆ,- ಉಂಡೆ : ಮಾಂಸ 
ಪಿಂಡವೆನಲೊಬ್ಬದೆ ಮಂತ್ರ ಪಂಡವೆಂದನು ಜಸವಣ್ಣಳು (ಕರ್ಮವ: ಕ: ೨೫-೫); 
ಲಿಂಗಧಾರಣವಿಲ್ಲದ ಮಾನವನ ಶರೀರವು ಮಾಂಸಪಿಂಡವೆನಿಸಿತು (ಕಾರದ 
5೬) ೨. ದಷ್ಟಪುಷ್ಪವಾದ ದೇಹ: ಭೈರವಿಯ 'ಪೂಜೆಗೆ ಸಲುವಾಗಿ 
ನಿನ್ನ ಮಾಂಸೆಪಿಂಡವು ಅರ್ಪಿತವಾಗುವುದು (*ಪಾಕುಂ- ೨೬): [ಸಂ] 

ಮಾಂಸಭಕ್ಷಕ (ನಾ). -ಮಾಂಸಜೀವಿ ೧ : ಮಾಂಸಭಕ್ಷಕರೂ ಸೆರೆಬಡಕರೂ 
ಸಿದ್ಧಗೊಳಿಸಿದ್ದೂ ಆದ ಇಂಥ ಯಾವ ಆಹಾರಪದಾರ್ಥವನ್ನೂ ಸೇವಿಸ 
ಬಾರದು (ಕ್ರಾಕಕಾ- ೨೦೭). [ಸಂ.] 

ಮಾಂಸಭಕ್ಷಣ (ನಾ). ಬಾಡನ್ನು ತಿನ್ನುವಿಕೆ; ಮಾಂಸಾಹಾರದ 
ಸೇವನೆ : ತೊಗಲಿನ ಚೀಲವನ್ನು ದನಗಳ ಚರ್ಮದಿಂದ ಮಾಡಿರುತ್ತಾರೆ 
೪ ಇಂಥ ಚೀಲದೊಳಗಿನ ಎಣ್ಣೆ ತುಪ್ಪಗಳನ್ನು ತಿನ್ನುವುದು ಮಾಂಸ 
ಭಕ್ಷಣ ಮಾಡಿದಂತೆಯೇ ಇರುತ್ತದೆ (ಕ್ರಾಪಣಾ, 3೦೯). [೫ಂ.] 

ಮಾಂಸಭೇದಿ (ನಾ)- ಒಂದು ಬಗೆಯ ಔಷಧೀಸಸ್ಯ 2 ಮಾಂಸಭೇದಿ ಅಜ 
ಮೂತ್ರದಲ್ಲಿ ಶುದ್ಧಿಮಾಡಿ . . . ಗುಳಿಗೆ ಮಾಡಿ ತ್ರಿಫಲೆಪುಣ ಅನುಪಾನದಲ್ಲಿ 
ಕೊಡುವುದು (0ಎ. ೨೫). 

[ಹಂ, ಮಾಂಸಭೇದಿನ್‌ ಎ ಮಾಂಸವನ್ನು ಕತ್ತರಿಸುವ] 

ಮಾಂಸಭೋಜನ (ನಾ). ಬಾಡಿನಿಂದ ತಯಾರಿಸಿದ ಆಹಾರ,-__ಊಟ : 
ದಾನವರ ದಂಪತಿಸಹಸ್ರಮಂ ಪ್ರತಿದಿನಂ ಮಾನವರ ಮಾಂಸಭೋಜನದಿಂದೆ 
ತಣಿಸಬೇಕು (ತೃಬುಣಾ. 0೬-೩೦) ; ನಾಯಕನು ಬರುವ ವೇಳೆಗೆ... 
ಅಲ್ಪಾಹಾರವೂಗಿ ಮಾಂಸಭೋಜನವು ಬಂದಿತ್ತು (ನು. (೨). [ಸಂ.] 

ಮಾಂಸಮೇಹ (ನಾ). ಮಾಂಸಗತವಾಗಿರುವ ಮೇಹರೋಗಗಳಲ್ಲಿ 
ಒಂದು ವಿಧ; ಅಡಿಕೆ ಹಗಿನು, ಮುತ್ತಗ ಹಗಿನು. ಬೇಲದ ಪಗಿನು . . . 
ಚೂರ್ಣವ ಮಾಡಿ ಶ್ರೀಎಲೆ ಕಷಾಯದಲ್ಲಿ ಸಣ್ಣವಾಗಿ ಅರೆದು ಕಡಲೆಯ 
ಪ್ರಮಾಣ ಗುಳಿಗೆಯಂ ಮಾಡಿ ಒಂದು ಗುಳಿಗೆ ಜೇನುತುಪ್ಪದಲ್ಲಿ ಕಲಸಿ 
ಕೊಡಲು , . . ಮಾಂಸಮೇಹ, ಅಸಾಧ್ಯಮೇಹ ಮೊದಲಾದವು ಗುಣ 
(ವೈ ನ- ೦೨೨). [2o.] 

ಮಾಂಸರೋಹಿ (ನಾ), ಒಂದು ಬಗೆಯ ಸುಗಂಧಸಸ್ಯ : “ಮಾಂಸ 
ರೋಹೀ, ಮಾಂಸರೋಹಾ, ಮಾಂಸಚ್ಚದಾ-- ಈ ಪೂಟುಂ ಮಾಂಸ 
ರೋಹಿಣಿ” (೬4ರ. 039)- [ಹಂ. ಮಾಂಸರೋಹೀ] 

ಮಾಂಸರೋಜಿಣಿ (ನಾ). ಎ ಮಾಂಸರೋಹಿ ; '“ಮಾಂಗರೋಹೀ, 
ಮಾಂಸರೋಹಾ, ಮಾಂಸಚ್ಛದಾ - ಈ ಮೂಟುಂ ಮಾಂಸರೋಹಿಣಿ” 
(೩೩೦- 03). [ಸಂ. ಮಾಂಸರೋಹಿಣೀ] 

ಮಾಂಸರೋಹೆ (ನಾ). -ಮಾಂಸರೋಹಿ : “ಮಾಂಸರೋಹೀ, ಮಾಂಸ 
ರೋಹಾ, ಮಾಂಸಚ್ಛದಾ_ಈ ಮೂಟುಂ ಮಾಂಸರೋಕಿಣಿ" (೬49. 03೪). 

[ಸಂ. ಮಾಂಸರೋಹಾ] 

ಮಾಂಸಲ, ಮಾಂಸಳ (ಗು). ೧. ಮಾಂಸದಿಂದ ಕೂಡಿದ ; ಪುಷ್ಪ 
ವಾದ. ಪಿ. ಶಕ್ತಿಯುತವಾದ ; ದೃಢವಾದ : ಕಂಬಳಿಹುಳು - 
ಎದೆಯ ಕೆಳಗೆ ಮೂರು ಜೊತೆ ಕೀಲು ಕಾಲುಗಳಲ್ಲದೆ ಹೊಟ್ಟೆಯ ಕೆಳಗೆ 
೨ - ರ ಜೊತೆ ಹೊಟ್ಟೆಯ ಪ್ರಲಂಬ ಮಾಂಸಲ ಕೀಲುಗಳಿಲ್ಲದ ಬದಲು 
ಕಾಲುಗಳಿವೆ (4೪ರ 08) ; ರೊಣೆಯಿಂದ ಆಚ್ಛಾದಿತವಾದರೂ ಕೆಳಗಿನ 
ಚರ್ಮದ ಆರೋಗ್ಯವಂತ ಕಾಂತಿ ಆಡಗಿರದೆ ಮಾಂಸಲ ಕೈ-ತೋಳುಗಳು 


(ನೂರುರಾ, ೨೪೩). (ನಾ). ೩. ಮಾಸೆಭರಿತವಾದುದು ; ಪುಷ್ಪ 


15 


& 


ಕ್ರ 


೭೦೪೦ 


ಮಾಂಸಾಹಾರಿ 


ವಾದುದು: ಮಾಂಸಲಂ ರಕ್ತಾರ್ದ್ರಮಾಗಿರ್ದುದಾ ಶವಂ ವಾಲಿ ಬಿಸು 
ಟಂದು! (ಶ್ರೀರಾಮಾ. ೨೯೮-೩೭೩), ೪... ಬಲವುಳ್ಳವನು ; ಶಕ್ತಿವಂತ : 
“ಬಲವಾನ್‌, ಮಾಂಸಲ, ಅಂಸಲಃ _ ೩ ಬಲಿಷ್ಟ: ಶಕ್ತಿಯುಳ್ಳವನು” 
(ಮ್ಮಾ: ೦೬): ಮಾಂಸಳ ; ೧. ಅಗ್ರವಿಶೀರ್ಣವಿಷಾಣನಾತ್ತ 
ಮಾಂಸಳತನು ಬಂದುದಂದು . , , ಪುಂಗವಂ (ತಂಶ್ರಫು 3-೮). ಹ 
ಅತಿದೀರ್ಥಮಾಂಸಳಂ ಪೃಶ್ತಶರಂ ಧೃತವಿಜಯಲಕ್ಷ್ಮಿ ಮಾಡಿದುದೈರಾವತ 
ಪುಂಡರೀಕಕರಯುಗವಿರ್ತುಮಂ ಭುಜಯುಗಂ ನಭಶ್ಚರಪತಿಯಾ (ಶ80ತಿಪು. 
೩-೪೪). [ಸಂ] 

ಮಾಂಸವಿಕ್ರಯಿ (ನಾ). ಬಾಡನ್ನು ಮಾರುವವನು ; ಮಾಂಸದ 
ವ್ಯಾಪಾರಿ : -“ವೈತಂಸಿಕಂ: ಸೌನಿಕಂ, ಕೌಟಿಕಕಿ- ಮಾಂಸವಿಕ್ರಯಾ - ಈ 
೪ ಸೊನೆಗಾಅಂ” (ಕಾಯು. ೬-9೪0). [ಸಂ, ಮಾಂಸವಿಕ್ರಯಿನ್‌] 

ಮಾಂಸವಿದಾರಿ (ನಾ)- ಗಂಟರಿನಲ್ಲಿ ಉಂಟಾಗುವ ಮಾಂಸದ ಗಡ್ಡೆ : 
ಕೊರಳೊಳಗೆ ಪಿತ್ತದಿಂದ ಉಂಟಾಗಿ ಅಡ್ಡಲಾಗಿ ದೇಹದಲ್ಲಿ ಸೆಪೆ- 
ಬಾಯಾಜಕಿಕ್ಕೆ ಬಹಳ ವೇದನೆ, ಇವುಗಳ ಉಂಟುಮಾಡುವುದು. 
ಹೀಗಿದ್ದುದು ಮಾಂಸವಿದಾರಿ. ಎನಿಸಿಕೊಂಬುದು (ವೃ ದೃಷಾ- 

[ಸಂ. ಮಾಂಸವಿದಾರಿನ್‌ ?] 

ಮಾಂಸಸಂಘಾತ (ನಾ)- ಗಂಟಲಿನ ಮೇಲುಭಾಗದಲ್ಲಿ ಮಾಂಸದ ಗಡ್ಡೆ 
ಗಳುಂಟಾಗುವ ಒಂದು ಬಗೆಯ ರೋಗ : ಶ್ಲೇಷ್ಮದಿಂದ ಕಟವಾಯ 
ಪ್ರದೇಶದಲ್ಲಿ ಮಾಂಸಗ್ರಂಥಿಗಳುಂಟಾಗಿಹವು. ಈ ರೀತಿಯಲ್ಲಿ ಇದ್ದುದು 
ಮಾಂಸಸಂಘಾತವೆಂಬ ತಾಲುರೋಗವೆಂದಜ್‌ವುದು (ಕೈರ್ಯತಾ, 11, 00೩) - 

[ಸಂ.) 
ಮಾಂಸಸೇವನ (ನಾ)- ಬಾಡನ್ನು ತಿನ್ನುವುದು; ಮಾಂಸಾಹಾರ ಸೇವನೆ: 


11, 030), 


ಬಲ್ಲಡಗಿಲ್ಲದೊಡುಣಿಸಣಮಿಲ್ಲೀ। ಪ್ರಭುಗೆನುತುಮವನ  ತೊಡೆಯಡಗನೆ 
ತಳ್ವಿಲ್ಲದವಂಗಿಕ್ಕುವರೇಂ  ಪೊಲ್ಲದುದೋ ಮಾಂಸಸೇವನೆಪ್ರತಿಪಾಪಂ 
(ಕಂತಿಷು- ೭೨೩), [ಸಂ.] 

ಮಾಂಸಳೆ 'ಮಾಂಸಲ' ನೋ. 


ಮಾಂಸಳಿತ (ಗು). ಇ ಮಾಂಸಲ ೧: ಕುಳೆಶೈಲೋನ್ನತನುಗ್ರಶಾತ್ರವಶಿ 
ರೋ:ಮಾಣಿಕ್ಯಮಾಳಾಂಶುಮಾಂಸಲಿತಶ್ರೀಪದಪೀಠರತ್ನಕರಣಂ ಚಕ್ರೇಶ್ವರೆಂ 
(60%: ೦3-೦೨೦). [ಸಂ. ಮಾಂಸಲಿತೆ] 

ಮಾಂಸಾದ (ಗು), ೧. ಮಾಂಸವನ್ನು ತಿನ್ನುವ. (ನಾ): ೨. ಒಂದು 
'ನರಕದ, ಹೆಸರು : ಲಾಕ್ಷಾಪುಲೇಪ ಮಾಂಸುದ , .. ಕ್ರಿಮಿಕುಲಂ 
ಗಳೆಂಬವೇ ರಾಜನರಕಂಗಳು (ನೀಳ. ೧೩೦)... [ಸಂ.] 

ಮಾಂಸಾಶನೆ (ನಾ). ಮಾಂಸಾಹಾರವನ್ನು ತೆಗೆದುಕೊಳ್ಳುವವಳು ; 
ಅಡಗು ತಿನ್ನುವವಳು: ಸುರತಪ್ರಿಯೆ ಮಾಂಸಾಶೆನೆ ಸರೋಷೆ , . - 
ಮ್ಲೇಚೃವಿಷಯದಾಕೆ ಎನೂತೆ. (ಮರತ, ೪-೩). [ಸಂ, ಮಾಂಸಾಶನಾ] 

ಮಾಂಸಾಶಿ (ನಾ). ೧. ಅಡಗು ತಿನ್ನುವವನು; ಮಾಂಸಾಹಾರಿ, 
೨. ದಾನವ ; ರಾಕ್ಷಸ: ದೇವಿ! ಈ ನಿನ್ನ ಕಣ್ಣುರಿಯಿನೆ ಮಾಂಸಾಶಿ 
ಗಳಿಲ್ಲರೆಬೌದರ್‌ (ಕರತ. 33-0೭), [ಸಂ. ಮಾಂಸಾಶಿನ್‌) 

ಮಾಂಸಾಹಾರ (ನಾ). ಬಾಡಿನಿಂದ ತಯಾರಿಸಿದ ಆಹಾರ,--ಪದಾರ್ಥ: 
ಜೊಮ್ಮಣ್ಣ ಕೇಶಿರಾಜ ಶಂಕಿಸಿದ್ದಂತೆ ಮಾಂಸುಹಾರವನ್ನೇನೂ ನೀಡಲಲ್ಲ 
(808. 000)- [ಸಂ.] 

ಮಾಂಸಾಹಾರಿ (ನಾ). ಇ. ವಣಂಸುಶಿ ೧: ಮದ್ಯಮಾಂಸಾಹಾರಿಗಳಂ 
ದೇವರೆಂಬುದು ಮೊದಲಾಮದಬ್‌ಂ, . .ದರ್ಶನದೋಹನೀಯಕರ್ಮದಾಸ್ರವ 
'ಮಕ್ಕುಂ (ಕಾಕಿ: ೪4) ; ಮಾಂಸಾಹಾರಿಗಳು ನಿತ್ಯವೂ .ಒಂದು ಮೊಟ್ಟೆ 
೩ ಔನ್ಸ್‌ ಮಾಂಸನನ್ನು ಆಹಾರದಲ್ಲಿ ತೆಗೆದುಕೊಳ್ಳತಕ್ಕದ್ದು (ಕಂ. ೫೭). 

[ಸಂ. ಮಾಂಸಾಹಂರಿನ) 


ಮಾಂಸಿ 


ಮಾಂಸಿ (ನಾ). ಒಂದು ಬಗೆಯ ಔಷಧೀಸಸ್ಯ ; ಜಟಾಮಾಂಸಿ : 
ಸಲೆ ಮಾಂಸಿ ನೆಲ್ಲಿ ನೀಲೋತ್ಪಲ ಕಂಜಂ ಕೋಷ್ಮಮೆಂಬಿವಂ ಕಟ್‌ಯಿಂದಂ 
ತಲೆಯಂ ಪೂಸಲೊಡಂ ಪಲದಲೆ ನಿಜಾದಲೆಯಕ್ಕುಂ (ಕೋಕೋಶ. ೯-೩೨) ; 
ಮಾಂಸಿ ಎ ಜಟಾಮಾಂಸಿಯಂ . . , 'ಉಪಯೋಗಿಸಲು. (ಎನೆ ೧೬೬) ಎ 

[ಸಂ. ಮಾಂಸೀ] 

ಮಾಂಸಿಕ (ನಾ): = ಮಾಂಸವಿಕ್ರಯಿ : “ಮಾಂಸಿಕ - ಮಾಂಸವನ್ನು 
ಮಾರಿಕೊಂಡು ಹೊಟ್ಟೇ ತುಂಬಿಕೊಳ್ಳುವವ ” (ಗಂಗರು: ೨೫೩)- [ಸಂ.] 

ಮಾಕಂದ (ನಾ). ಮಾವಿನ ಮರ : “ ಮಾಕಂದಮೆನೆ ರಸಾಲದ್ರುಮಂ” 
(ಕಕ6ೆ. 66) ; ' ನೀನುಮಾಮುಮೊಡನಿರ್ದಿರವಂ ನೆನೆ ಬಾಳಚೂತಮೇ 
ಎಂದು. ಮಾಕಂದಮಹೀರುಹಮನಪ್ಪುಕೆಯ್ನ್ನ. (60ತ್ರು. 00-036 ವ) ; 
ಎಳವಳ್ಳಿಗಳೆಡೆಯೊಳ್ಳಂಗೊಳಿಸುವ ಮಾಕಂದದಂತೆ . , , ಎಸೆದಂ . . . 
ಚಿದಂಗಮುನೀಂದ್ರಂ (ಉದ್ಮಟಿ. ೩-೯೨) ; ಕುಲತಿಲಕ ಬು ಕಂದ ಭರತಾ 
'ವಳಿವನದ ಮೂತಂದ , , . ಬಾ (ಕುಷ್ಮಾಸ. 0-6). [ಸಂ.7 

ಮಾಕರಪ್ಪಿ (ನಾ). ಒಂದು ಊರಿನ ಹೆಸರು ; ಕದವ್ಪಗ್ರಾಮ ದಕ್ಷಿಣತಃ 
ಮಾಕರಪ್ಪಿರ್ನಾಮೆಗ್ರಾಮಃ (ಇ6. 71, ೬೩-೦೬ ನ ಸು- 619). [7] 

ಮಾಕರಿಸು 'ಮಾಂಕರಿಸು' ನೋ. 

ಮಾಕಾಳ (ನಾ). ೧. ಶಿವನ ಹೆಸರುಗಳಲ್ಲಿ ಒಂದು : “ಮಾಕಾಳ- 
ಮಹಾಕಾಲ” (ತರ್ಮಕೋ, ೩9). ವಿ. ಶಿವನ ಪ್ರಮಥಗಣದಲ್ಲಿ ಒಬ್ಬ: 
ಗಟಪದಿರ್‌ ನೀನೆಂದು ಮುಕ್ಕಣ್ಣನೋಲಗದೊಳ್‌ ತೆನ್ನೊಡನಾಡಿಗೂಡಿ 
ಜಡಿದಂ ಮಾಕಾಳನೋರೊರ್ವರಂ (ಕಲ್ಮಿಕಾ| ೦೬೬) ; ಎಲೆ ನಂದಿ ಮಾಕಾಳ 
ರುದ್ರದಿರೆ ನಾನಾವ ಕಾಲದೊಳದ್ರಿಜೇಶನ ಪದೆಯಂಗವನುದ್ಯದ್ಧ ೃತಿಯೊಳ 
ರ್ಚಿಸಿ ಬದುಂಕುವ ಪುಣ್ಯವಾದಪುದೊ (೧ಸತ್ಯ- ೪೫-೬). 

[ ಇ ಸಂ. ಮಹಾಕಾಲ] 

ಮಾಕಾಳಿ (ನಾ). ಪಾರ್ವತಿಯ ಹೆಸರುಗಳಲ್ಲಿ ಒಂದು : “ಮಾಕಾಳಿ, 

ಮಾದೇವಿ, ಸಬ್ಬಾಣಿ. ಐಕಿಲ್ವೆಟ್ಟಣುಗಿ, ಸಿಂಗದೇರಳ್‌ ೨. ಈ ೫ ಪುರ್ವ 


ತಿಯ ಪೆಸರ್‌” (882. ೧-೨): ಕಾಳಧ್ಯಜನಿಅದೆಡೆಯೊಳ್‌ ವೀಳೆಯಿನಂ 


ದಾಯ್ದೂ ಕೋಡು ತೊಟ್ಟಿರ್ದ ಶಿರೋಮಾಳೆಯೆ ದಲ್‌ ಮಾರಿಯ ಮಾಕಾ 

ಳಿಯ ಚಂಡಿಕೆಯ ಕೊರಲ ಮಾಲೆಗಳೆಲ್ಲಂ (8೦: 6-18) ; ಚೋಳನನಟ್ಟಿ 

ತಿಂಬ ಮಾಕಾಳಿ (ಬಕ. ೪೩: ಕಳವು: ೦೦೪-೦೬ ನ 2502) ; ಹೆಸರುಳ್ಳ 

ಮಾಕಾಳಿಯುಂಟು ಚಾಮುಂಡಿಯುಂಟೊಸೆದೇನ ಬೇಡಿದೊಡೀವ ಬೆಸನುಳ್ಳ 

ಕುಟೆಲದೇವತೆಗಳುಂಟರಿ (ಕುರಾಸಾಂ- ೨9-೩೪) -][ ವ ಸಂ. ಮಹಾಕಾಲೀ ] 
ಮಾಕಿ (ನಾ). ಒಬ್ಬಾತನ ಹೆಸರು : ತುಜುವ ಮೊಜುಕರ್ಕ್ಕ್ಯೋಳೆ ಬೆಣ್ಮರ 

ಮಾಕಿ ಕಾದಿ ಇಕ್ಕಿಸಿ ಸತ್ತು ಸರ್ಗ್ಗಪ್ತನಾದಂ (ಕ. ೫.1 (9), ಮುಳಶಾ- 
₹?] 


೩೬-೩; ಸಂ. 950). 


೩೬೦೪೧ 


36. 


ಮಾಕಿಮಯ್ಯ (ನಾ). ಒಬ್ಬಾತನ ಹೆಸರು; ೫೫೫ ಮಾಕಿಮಯ್ಯ | 


ನಾಯಕಂ [ಬ]ರದಂ (494. ೫-1, ೨೨-೫೦: 897)- [ಮಾತಿ ಅಯ್ಯ] 

ಮಾಕುವರ (ನಾ). ಲಕ್ಷ್ಮಿಯ ಪುತ್ರ ; ಮನ್ಮಥ :' ಶೋಕವನು ನಿಲಿಸಿ 
ಶಿವಶರಣಶವಮಂ ತರಿಸಿ ಮಾತುವರ ಹರರೂಪಜಂಗಮವನಾಕ್ಷಣದಿ ತಾ 
ಕರೆಸಿ ಉನ್ನತಾಸನದಿ ಕುಳ್ಳಿರಿಸಿ ಜಲ ತಂದು ಚರಣವನು ತೊಳೆದು 
(ಪ್ರಾತ ೦6-೦). [ಮ್ಮಾ 4 ಕುವರ್ಕ ] 

ಮಾಕ್ಷಿಕ (ಗು). ೧. ಜೇನುಹುಳುವಿನ ; ವಾತಪಿತ್ತಶ್ಲೇಷ್ಠದೋಷ 
ದೂಹಿತಮುಂ ಅಸ್ಪ ಶರೀರಮುಂ ಮಾಕ್ಷಿಕಪತ್ರಸನ್ನಿಭಚರ್ಮಾವರಣಮಿಲ್ಲ 
ದೊಡೆ ನೋಡಲುಂ ಶೀಡಲುಂ ಕಾಕೋಲೂಕಮಕ್ಷಿಕಾದಿಕೃತಪೀಡೆಯಂ 
ಕಾಯಲುಂ ಬಾರದು (ತ್ಮ ಕ್ರ. ೬೪). (ನಾ). ೨. ಜೇನುತುಪ್ಪ ; 


40. 


ಮಧು ; “ಸಾರಘಂ, ಮಾಕ್ಷಿಕಂ, ಕ್ಲೌದ್ರಂ ಮಧು, ಪುಷ್ಪರಸ। ಈ | 46 


೫ ಜೇನಂತುಷ್ಪಂ” (ಜರಾಯು: 003-98೭); ಮಾಗಧ ಲೋಧ್ರಂ ಮಾಕ್ಷಿಕ| 


ಮಾಗಣೆ 


ನಾಗರಮುಸ್ತಾ ಪ್ರಿಯಂಗುವಂ ಕಣ್ಣೊಳ್‌ ಸಂಯೋಗಂಗೆಯ್ಯುದು 
ಹೇಮಂತಾಗಮದೊಳ" ಕುಡೆ ಮನೋಹರಂ ಪ್ರತಿಪಾನಂ (94೫. ೭-೫); 
ಆ ಕಪಿಪ್ರವರ ಮನದೊಲವಿಂದ ಮಧುಪಾನಹರ್ಷದಿಂದೀ ಪರಿಯ ನಲಿವು 
ತೈತಂದು ಮನಬಂದಂತೆ ಮಾಕ್ಷಿಕವನುಣಲಂ (ಕಾಂ. 8-೨0-8).. ೩. 
ಜೇನುಹುಟ್ಟಿನಿಂದ ಸಿಗುವ ಮೇಣ ; ಜೇನುಮೇಣ ; “ ಮ್ಮಾ 
ಮಾಕ್ಷಿಕಾ - ಈ ಯೆರಡುಂ ಜೇನ ಮೇಣ” (೬49. ೪). ೪. ಕಬ್ಬಿಣ' 
ಮತ್ತು ಗಂಧಕದ ಸಂಯುಕ್ತಧಾತು ; ಸೋನಾಮುಖ ; ತ್ರಿಕಟುಕ 
ತ್ರಿಫಲ, ಕೊನ್ನಾರಿಗೆಡ್ಡೆ, ವಾಯುವಿಳಂಗ, ಚವ್ಯ, ಚಿತ್ರಮೂಲ ಲವಂಗೆ 
ಚಿಕ್ಕೆ, ಏಲಕ್ಕಿ, ಮೋಡಿ, ಮಾಸ್ಷಿಕಭಸ್ಮ . . . ತೆಗೆದುಕೂಳ್ಳಲು ಕಾ, 
ವಾತಗಳೂ ಸಹ ಮಾಣುವುವು (ತಳಕ್ಕೆ: ಶಂ. %೭)- 

೫. (ಆಲಂ) (ನೊಣದಂತೆ) ಹೆಚ್ಚು ಪ್ರಯೋಜನವನ್ನು ಪಡೆಯದ 
ವ್ಯಕ್ತಿ : ದ್ರಾಕ್ಷಿರೆಸವೇನಲ್ಲ ಜೀವನದ ತಿರುಳಾರ್ಗಂ ಇಕ್ಷುದಂಡದವೊಲವೂ 
ಕಷ್ಟಭೋಜನವೆ ದಕ್ಷತೆಯಿವಿಡಿಯುವಂಗೊಂದೆರಡುಗುಟುಕುರಸ ಮಾಕ್ಷಿಕರು 
ಮಿಕ್ಯಲ್ಲ (ಮಂಕಂಕ- ೨೬೦). [ಸಂ.) 

ಮಾಖಂಡಭಟಾರ (ನಾ)- ಒಬ್ಬಾತನ ಹೆಸರು: ಶ್ರೀಮತ್ತದ್ಧಯ್ಯ 
ಮಾಖಣ್ಮ ಭಟುರರ್ಗ್ಗೈ ವಿದ್ಯಾದಾಸಗೊಟ್ಟ ಮಣ್ಣು ಬಟ್ಟಮಳಯ್ಗಣ್ಣುಗಂ 
(ಎಳ. ೪, ಕರಕ. 39-೭; ಸು. 900)- [ಮಾಖಂಡ ? 4- ಭಟಾರ] 

ಮಾಗ, ಮಾಗಿ, ಮಾಗೆ (ನಾ). ಜಳಗಾಲ ; ಶಿಶಿರಯತು ; ಮಾಫೆ 
ಮಾಸ: "ಮಾಗ (ಗೆ, ಮಾಗಿ) _. ಮಾಘ -- ಒಂದು ಮಾಸ” (sata 
೩; ಓಗೆದಾಗಳ್‌ ಮಾಗದುರ್ಕಂ ಮೊದಲೊಳೆ ತವೆ ತೂಳ್ಳಿಕ್ಕಿ... 
ಬಂದತ್ತದೊಂದದ್ಳುತಮೊದಎಿದಮೋಘಂ ವಿಮೇಘಂ ನಿದಾಘಂ (ಕಸವತ: 
6-008) ; ಮಾಗದಲಿ ಮಿಂದಿಹನು ಮೂಗ, ತಾ ಹಿಡಿದಿಹನು ಯೋಗ 
ಧ್ಯಾನಗಳ ತೊಟ್‌ದಿಹನ್ನು ಹಾರುವನು ಭೋಗಿಯಾಗಿಹನೆ (ರೇಶ್ಮ, ಇ); 
ಮಾಘ, ಮಾಗ (1೫೫. 0% ಶ್ರದೋ). ಮಾಗಿ: “ಹೇಮಂತಮೆನೆ 
'ಮಾಗಿಯಕ್ಕು” (ನುಂಗರಾ* ೨4-೦೩) ; ಇಂದುಕಿರಣಂಗಳಿಂದಂ ಚಂದನರಸ 
ದಿಂದೆ. ಮಾಗಿಯಾ ನೀರಿಂದ ನಂದದು 'ಪರಿತುಪಾನಳಂ '(ಕಂಣ - ೩-೦೬೫) ; 
ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತ್ತ (ಏಸ. ೨೦೪) ; 
ಅಂಚೆಗಳುಡುಗವು. ಮಳೆಗಾಲದೊಳ್ಳೋಗಿಲೆಗಳಿಂಚರವನುಳಿದಿರವು : ಮಾಗಿ 
ಯೊಳ್‌ (ಕಂ. 0೫-೦೪): ಮಾಗೆ: ಕಿಚ್ಚು ಸುರ್ದಂಗೆ ಮಾಗೆಯೊಳ್ಳಿ, 
ಕೆಯ್ಯುಂತ್ಯೆ ಬೇಸಗೆಯೊಳ್ಳಿಕೆಯ್ಸುಮೆ (8510: ೦೩-೨೩ ವ); ಸೋರದ 
ನಿವಾತವಪ್ಪಾಗಾರಂ ಮಟಕಿಗಾಲದಂತು(ದು) ಮಾಗೆಯ ದೆವಸಕ್ಕೋರಂತಿ 
ರಾತಪಜ್ಭಾಯಾಗಾರಂ ಅಂ ಗ್ರೀಷ್ಮಕಂಲದೊಳ್ಯ ಸುಸ್ಥಾನಂ (9ಕ್ಕಣ. 
೬೬); ಮಾಗೆಯ ಬೆಳ್ಳುಗಿಲಾಗಸದಂತಿರೆ ಭಸಿತೋದ್ಧೂ ಳಿತಲಸಿತಲಲಾಟಂ 
ಕಣ್ಣೊಳಿಸೆ (ಉಪಾಕ್ಕೆ, ೪0-0೭): [£ಸಂ. ಮಾಘ] 

ಮಾಗಡಲು (ನಾ). ದೊಡ್ಡಕಡಲು; ಮಹಾಸಮುದ್ರ : ಮರೆವಿನ 
ಮಾಗಡಲಿನಲ್ಲಿ ತೇಲುತಿಹುದು ವೇದವು ಆ ಆನಂತಭೇದವು (ಸೂರ್ಯಶಾ. 
೪0-00). [ಮ್ಮಾ -/- ಕಡಲು (ಕಡಲ) ] 

ಮಾಗಣಕಾಅ (ನಾ)- ಒಂದು ಹೋಬಳಿಯ ಅಧಿಕಾರಿ: ಶ್ರೀಮತು 
ಮುಲ್ಲಿಕಾರ್ಜುನದೇವರಿಗೆ ವಿರುಪಂಣ್ಣವೊಡೆಯ x ದರ್ಮ್ಮವಾಗಿ ತಳಕಾಡ 
ಮಾಗಣಕಾಅ ಲಿಂಗತರು ಸೋಮನ ಹಳಿಯ ಮಾಳಿಗೆಯ ಮಾರನ ಮಗನು 
ಆಚಂದುರ್ಕ್ಯಸ್ಮಾಯಿಯಾಗಿ ದೀಪಾರಾಧನೆಯ ನಡಸುವರು (೪. ೩೪, 
ಚುರು. ೨೪೫-೩; ಸು: 1184). [ಐ ಇದು 'ಮಾಗಣಿಕಾಜ' ಎಂಬುಡರ 
ಅಪಲಿಖತವಿರಬಹುವು] 

ಮಾಗಣ್ಮಿ. ಮಾಗಣೆ (ನಾ). ೧. ತಾಲ್ಲೂಕಿನ ಒಂದು ಭಾಗ; 

ಶ್ರೀವೀರಕ್ರುಷ್ಠರಾಯರು ನಮಗೆ ಮಾಗಣಿಆಗಿ ಕೊಟ್ಟ 

ನಿಯ ಮರ್ಗಕೆ ಸಲುವ ಕೆರಿಯ ಬೆಳುಗಲ್ಲ ಗ್ರಾಮದಲ್ಲು ಕ್ರುಷ್ಣ 


ಮಾಗಣ್ಮಿ 


ಭೂಮಿ ಖಂ ೧೦ (೩3. 1x - ii, 960-03; 1514) ; ಕಳೆದಿಯಿಕ್ಕೇರಿ 
ಇ * ಲಾತವಡಿಯೆಂಬೀ ವಿಲಸನ್ಮುಗಣಿಗಳೆಟುಮಂ ನಿಮಗೀವೆಂ (44ಕ್ಕೆ - 
೦-೯೭) ; ಮುಮ್ಮಡಿಯ ಬೆಟ್ಟದ ಚಾಮರಾಜು . - . ನಿಜಕುಟುಂಬು 
ಬೆರಸು ತೆರಕಣಾಂಬಿಯೆಂಬ ಮಾಗಣಿಯನೆಯ್ದೆ ವಂದು (ನುರಾತ- 0-93 ನ). 
ಮಾಗಣೆ ; ೧. ಕಳಸಾಪುರದ ಮಾಗಣೆಗೆ ಸಲುವ ದೇವಶಾಪುರದ ಗ್ರಾಮ 
ದಲ್ಲೂ (೪32. 1೪. ೨೪೫-೦೮ ; 1541) : ಕೆಲವು ಮಾಗಣಿಗಳು ಯುದ್ಧದಲ್ಲಿ 
ಸಹಾಯಮಾಡಿದ ಕೊಡಗುರಾಜನಿಗೆ ಕೊಡಲ್ಪಟ್ಟವು (6೪8: ೨೦) ; ನನ್ನ 
ಹೆಣ್ಣಿನ ಮೇಲೆ ದಿಟ್ಟಿನಡುವ ಧಿಮಾಕು ಈ ಮಾಗಣೆಸುಲ್ಲಿ ಯಾವ 
ಗಂಡೆದೆಗೆ ಇದೆ ಎಂತೇ ಹರಹು ; ವಿಸ್ತಾರ: 
ಕಡಲ ಮಾಗಣೆಯಾಯ್ತು ನಗೊಂಡನು 


(ಹೊತ್ತ. ೩೦). 


೨ೀ-೨೭). 
ಇನ್ನೊಮ್ಮೆ 
ಅಲ್ಲಿಗೆ ಹೋಗಿ ಮಾಗಣೇಮಣೆಗಾರರ ಹಾಗೆ ಸ್ವಳತನಿಬೆ ವೂಡಿಕೊಂಡು 
ಬರೆಬೇಕಂ (ಹೂತ 0೭೬), 
[ದೇ-॥ ತಮಿ. ಮಾಕುಣ ; ಮಲ. ಮಾಕಣಿ ; ತುಳು. ಮಾಗಣೆ ; ತೆಲು. 
ಮಾಗಾಣಿ] 
ಮಾಗಣೆ, 'ಮಾಗಣೀ' ನೋ. 
ಮಾಗಣಿಕಾಲ (ನು). ಹೋಬಳಿಯ ಅಧಿಕಾರಿ: ಮಾಗಣ 
ಕಾಣರ ಬಡೆಸನಿಗೆ ಕಾಣಚಿ % »« » ಲ್ಲಿಯ ಮಹಾರಾಯದು ಕೇಳಿ . , , 
ಯಾ ಧರ್ಮವ ಆಚಂದ್ರಾರ್ಕವಾಗಿ ನಡೆವ ಪಾಗ್ಗೆ ಬಿಡಿಸಿ ಕೊಟ ಗ್ರಾಮಗಳ 
ಶಿಲಾಶಾಸನ (ಎಕ. 311(%), ನ08ನ- 68-03; 1519) ; ಕನಕರತ್ನಾಂಚಿತದುವ 
ಕರಣಗಳೆ ಸದ್ದಿನಿಯೋಗದವರ ಚಿತ್ತೈಸು. ಧನದತ್ತೆ ಮಾಗಣಿಕಾಜ 
ನಿಯೋಗಸಜ್ಜನರ ಚಿತ್ತೆ ಸು (ನೂಶತ. 30-8೭). 
[ಮಾಗಣ್ಣಿ 4- -ಕಾಲ] 
ಮಾಗಣೀ, ಮ್ಯಾಗಣಿ, (ನಾ). ೧. ಕೋರಿಕೆ ; ಬೇಡಿಕೆ : ಎರಡರ ಪೈಕೀ 
ಬೇಕಾದ್ದು ಒಂದ ಮಾಗಣೀಗೆ ಶಾಮರಾಯ ಕಬೂಲ ಆದರ ಬಂದ 
ತಿಳೆಸರಿ (೧5. 21, ೬೦೪). ೨. ಲಗ್ನದ ನಿಶ್ಚೆಯಕ್ಕಾಗಿ ವಧುವನ್ನು 
ವರಪಕ್ಷದವರು ಕೇಳುವುದು. ಮಾಗಣಿ : ೧. ಹುಡುಗನು ಮುಂದೆ 
ಕೆಲನಿಮಿಷಗಳಲ್ಲಿಯೇ ತಂದೆಗೆ ಮುಂಬಾಲುಬಿದ್ನು ೬-೮ ನಯೆಪೈಸೆಗಳ 
ಪೆಪ್ಟರಮೆಂಟ ಇಲ್ಲ ಚಾಕಲೇಟ್‌ಗಳ ಮಾಗಣಿ : ಮುಂದರಿಸುವನು 
(ತುತ್ತುಮು- ೩೭). 
ಮಾಗಣಿಹಾಳು ಎ ಮದುವೆಗಾಗಿ, ಹೆಣ್ಣನ್ನು ಕೇಳು: ಅವನ ಮಾಲ್ಕೀ_ 
ಜಹಾಗೀರೀಮಾರಾದ ಬಸವಂತಿಗೆ: ಮಾಗಣಿಹಂಕಿದೆ (ರೀಕಹ- 11: ೬೨೦). 
[ ಹಿಂ. ಮಾಂಗನ್‌ ; ಮರಾ. ಮಾಗಣೀ, ಮಾಗಣೇ, / ಪ್ರಾ. 
ಮಗ್ಗಣ- / ಸಂ. ಮಾರ್ಗಣ] 
ಮಾಗಣೆ ' ಮಾಗಣಿ, ' ನೋ. 
ಮಾಗತೆ "ವಾಗದಿ' ನೋ. 
ಮಾಗದಿ, ಮಾಗತ, ಮಾಗದೆ (ನಾ). ಹೊಗಳುವವಳು ; ಸ್ತುತಿ 
ಮಾಡುವವಳು ; ಕೇರಿಕೇರಿಯೊಳು ಮಾಗದಿಯರುಂ [ಕಾಣ ಕಿಯೆರು, 
ಧಿಯರುಂ. ಧರುಗಳ್‌] ಭಲರೆ ಭಲರೇ . . . ಪುರುಷರ ಭಾಗಥೀಯ 
ಎನುತ್ತ ಕೈವಾರಿಸುತ ' ಬರೆ ಮುಂದೆ 101). 3೬-೩)- ಮಾಗತೆ : 
ಶ್ರುತಿಗಳೇ ಕೈವಾರಿಸುವ ಮಾಗತೆಯರಖಳಾಗಮಪುರಾಣಪ್ರತತಿಯೇ 
ಪಾಠಕರು , . - ಆ: ತ್ರಿಯಂಬಕನ (ಕರಣ. 0-3-8). ಮಾಗದೆ ; 
ಸುರಮಾಗದೆಯರುಟ್‌ ಕೊಂಡಾಡಿದರು (ಕರರ. ೬-೩೦-೭೨). 
[ಇ ಸಂ. ಮಾಗಧೀ] 
ಮಾಗದೆ " ಮಾಗದಿ ' ನೋ. 


೭೦೪೨ 


ಕ್‌ 
ವ 


ಮಾಗರಯ್ಯ 


ಮಾಗಧ, (ನಾ). ಒಂದು ಬಗೆಯ ಸಸ್ಯ ಮತ್ತು ಅದರ ಬೇರು; 
ಹಿಪ್ಪಲಿ ; "" ಮಾಗಧಂ ಕೃಷ್ಣಮೆನಲು ಹಿಪ್ಪಲಿಯೆನಿಕ್ಕು ” (ಹಂಗಳ, 
೪ ಸುರಕುಜದ ಬೀಜಾ ಮದ್ಮಂ ರಜಿನಿ ಮಾಗಧ . , , 
ಗುಂಜಾಫಳೆಮಿವಂ ಪರಿಕ್ಲಿನ್ನುಂ ಮಾಡಿಟ್ಟೊರಸಿ ಮೊದಲೊರ ಪಾಲನಿಟಕ 
ಗೊಯ್ದಿರುಳೆ ಪೂಗೊಂಜಲಿಂದೆಜಗುಗುಂ ಚಂಪಕಕುಜಂ (ರೋತೋಶ, 

[ಸಂ. ಮಾಗಧಾ] 

ಮಾಗಧ (ಗು). ೧. ಮಗಥದೇಶಕ್ಕೆ ಸಂಬಂಧಿಸಿದ. ಅಥವಾ ಮಗಧ 
ದೇಶದಲ್ಲಿ ಜೀವಿಸುವ. (ನಾ). ೨. ಮಗಧದೇಶದ ದೊರೆ : ನಿಜ 
ಮುಕ್ಸೌಂದರ್ಯದೆ. ಪೋಲ್ಡಂ ಪುರುನಂದನನಂ ಪೊಗಟ್ಟ ಮಾಗಧಂ 
ಮಾಗಧನಂ (60ಫ- ೦೨-008) : ಕೌಸಲ ಬೈದ್ಯ ಮಾಗಧರು ಅರಸುಗಳು 
ನಾನಾದಿಗಂತದ ಧರಣಿಪರು ಸಚಿವರು ಪಸಾಯ್ತರು ನೆರೆದುದು (ಕವತ: 
4-49): ಹಿ, ಜರಾಸಂಧ: ಮಾಗಧನಾಯುಸ್ತಮಮಂ ಬೇಗಂ ಬೆದಲುಪ 
ಹಿಮಾಂಶುರುಚಿಗಳವೆನಲಂಶಾಗಳೆ ದಶನಂದಂದ್ಯೂತಿಯಾಗಲೆ ಸಭೆಯೊಳಗೆ 
ಕೃಷ್ಣನವರ್ಗಿಂತೆಂದಂ (ಬ್ಯ. 00-0೩) ; ಮಾಗಧನ ಮಂದಿರದ 
ರಾಜಾಂಗಣದೊಳವನೀಸುರರು ನೋಟಕರಾದರಿಲ್ಲಿ ಮುರಾರಿ ಫಲುಗುಣರು 
ಉಪನ 3-೫) ೪. (ಸಾಮಾನ್ಯವಾಗಿ ಸ್ಪುತಿಪಾಠಕನ ವೃತ್ತಿ 
ಯನ್ನು ಅವಲಂಬಿಸುವ) ವೈಶ್ಯಪುರುಷನಿಗೆ ಕ್ಷತ್ರಿಯಸ್ಟ್ರೀಯಲ್ಲಿ 
ಜನಿಸಿದವನು. ೫. ಹೊಗಳುಭಟ್ಟ; ಸ್ತುತಿಪಾಠಕ : “ಪ್ರಬೋಧಕಾಃ, 
ಮಾಗಧಾಃ . - : ಮಂಗಳಪಾಠಕಾಃ-ಈ ೬ ಮುಗಳಪಾಠಕರ್‌” (ಹೆರಾಯು: 
೭6-೨60); ದೆಸೆಗೆ ಪೊಣ್ಮುವೆ ನಿಜವಾಕ್ಸ್‌ಾಂದರ್ಯದೆ ಪೋಲ್ತಂ ಪುರುನಂದ 
ನನಂ ಪೊಗಬ್ವ ಮಾಗಧಂ ಮಾಗಧನಂ (468. 0೨-೦೦); ಕಂಸಂ .... 
'ವಂದಿಗಳ್‌ ನಿಂದ್ಯಮೆನೆ ಮಾಗಧರಾಗದೆನೆ . . . ಪಾಸಣಿಕಿಯೊಳ್‌ ಕೂಸನ 
ಪೃಳಿಸಿ (19. ೨-೩೩ ಐ); ಮಾರವೀರನ ಕಟ್ಟೋಲಗದ ವಂದಿಗಳ ಮಾಗಧರ 
ಗಾಯಕರ ಪಸುರ್ವಟೈಯ ಗೊಡಾರದ ಬೀಡಾರಂ (ಕಾಮಾಕ್ಯ 84-00).[ಸಂ.] 

ಮಾಗಧಿ (ನಾ). ೧. ಮಗಧದೇಶದ ರಾಜಕುಮಾರಿ : ಘುಡುಘುಡಿಸಿ 
ಮಾಗಧಿಯ ಮಗನವಿ ಜಡಿದವಿಳಿಗಶ್ರುಗಳು (ಕರಣ. 3-೯-33). ೨. ವೈಶ್ಯ 
ಪುರುಪನಿಗೆ ಕ್ಷತ್ರಿಯಸ್ತ್ರೀಯಲ್ಲಿ ಜನಿಸಿದವಳು. ೩.ಹೊಗಳುವನಳು; 
ಸ್ತುತಿಸುವವಳು : ಮಹಾಶ್ವೇತೆಯ ಕಣ್ಣಆದು ವೇಣರವಂಗಳುಮಂ 
* » ೬ ಮಾಗಧಿಯರ ಜಯಶಬ್ದಂಗಳುಮಂ ಪ್ರತೀಹಾರಿಯರ್‌ ನಿವಾರಿಸುತ್ತ 
ಮಿರ್ದರ್‌ (೫ರ: ಇಟ). ೪, ಒಂದು ಬಗೆಯಂ ಸಸ್ಯ ಮತ್ತು ಅದರ 
ಬೇರು; ಹಿಪ್ಪಲಿ: “ಕೃಷ್ಣಾ. ಉಪತುಲ್ಮಾ. ವೈದೇಹೀ, ಮಾಗಧೀ. ಪಿಪ್ಪಲೀಃ 
ಕಣಾ ಈ ೬ ಹಿಪ್ಪಲಿ” (ತರದ: ೦೦-೪೬೦): ೫. ಪ್ರಾಕೃತಭಾಷು 
ವರ್ಗಕ್ಕೆ ಸೇರಿದ ಒಂದು ಭಾಷೆ : ಈ ದೃಶ್ಯಕಾವ್ಯದಲ್ಲಿ . . . ಬೇಡರ 
ಜಾತಿ ಸ್ತ್ರೀಯರು ಮುಂತಾದವರಿಗೆ ಮಾಗಧೀಭಾಷೆಯೂ . .. ವ್ಯವಹಾ 
ರಾರ್ಹವಾಗಿ ವಿಹಿತವಾಗಿರುವುದು (ಕಡ. ಇ). ೬. ಒಂದು ಬಗೆಯ 
ಕಾಡುವಲಲ್ಲಿಗೆ ; p ಇದನ್ನು ಸೇವಂತಿಗೆಯೆಂದೂ ಕೆಲವರು ಹೇಳು 
ತ್ತಾರೆ : “ಮಾಗಧೀ, ಯೂಧಿತಾ_ ಈ ೨ ಸೇವಂತಿಗೆ” (ಪರಾಯು- ೩೪-೩). 
೭. [ಕಾವ್ಯಮಾ] ಕಾವ್ಯದ ರೀತಿಗಳಲ್ಲಿ ಒಂದಂ : ಕೆಲವರು "ಲಾಟ, 
"ಆವಂತಿ", 'ಮಾಗಧಿ' ಈ ಮೂರನ್ನೂ ಸೇರಿಸಿ ರೀತಿಗಳು ಆರೆಂದೂ 
ಹೇಳುತ್ತಾರೆ (ಕೃ- ೨೨೦. [ಸಂ. ಮಾಗಧೀ] 

ಮಾಗಧೀಲತೆ (ನಾ). ಒಂದು ಬಗೆಯ ಕಾಡುಮಲ್ಲಿಗೆಯ ಬಳ್ಳಿ : ವರ್ಣ 
ಮೂಅಅ ಯೋಗವೆಂದೆನೆ ತೋಟುತಿರ್ದುಮ ಮಾಗಧೀಲತೆ ಕುಸುಮಕೇಸರ 
ದಿಂದ ಜನಮನವ (೪94ರ. 0-9೬)... [ಸಂ. ಮಾಗಧೀಲತಾ] 

ಮಾಗರಯ್ಯ (ನಾ). ಒಬ್ಬಾತನ ಹೆಸರು : ಮಾಗರಯ್ಯ ಪಣ್ಣಿ ಪೆಣ್ಣಿರನುಡೆ. 
ಯುಟ್ಟಲುಮೆಬಕ್ತಿನ ತುಜುಗಳೊಳುವುಬ್ಚ್‌ ಸತ್ವನ್‌ (ಕ. ಸ. ಮುಕರ 

[ಮಾಗರ್ಯ .. ಆಯ್ಕ) 


us). 


0೦-0೦ ; ಸು- 950): 


ಮಾಗಳಿ 


ಮಾಗಳಿ, ಮಾಾಗುಳಿ (ನಂ). ಒಂದು ಬಗೆಯ ಸೆಸ್ಕ್ಯ ಮತ್ತು ಅದರ 
ಬೇರು, p ಈ ಬೇರನ್ನು ಕೆಲವು ಔಷಧದ್ರವ್ಯಗಳಿಗೂ ಉಪ್ಪಿನ 
ಕಾಯಿ ಮಾಡಲೂ ಬಳಸುತ್ತಾರೆ: ದೇವದಾರು, ಮಾಗಳಿ. ಕಾಡುಮಾಗಳಿ 

- ಮುಡಿವಾಳ ಇವಿಷ್ಟನು ಪ್ರತ್ಯೇಕ ಎರಡುವರಹ ತೂಕ ಮಜ್ಜಿಗೆ 
ಯಲ್ಲರೆದು (ಕಿದ್ಧತಾ: 1, 0೨೬)  ಅಗರಡಕೆ ಎಲೆ ಕಡಲೆ ಕಬ್ಬಿಹ ರಾಜ್ಯ 
ಮಾಗಳಿಭೂಮಿ ಎಂಬುವರು (ಕರಂ. ೫೬೭). ಮಾಗುಳಿ : ಎಳಮಾವಿನ 
ಮಿಡಿ ಮಾಗುಳಿ ಮೆಲಸಿನ ಕರೆ ಬೆತ್ತಲಟ್ಟಿಯಾಳೆಯ ಗೊಲೆಯಿಂದಳವಟ್ಟಿರೆ 
ಲಾವಣಕಂಗಳನಿಕ್ಕಿದೆರಾಗಳಲಸ್ತಿಯಿಂದಂಗನೆಯರ್‌  (ಸುಳುವಾ. ೦೦-೩೦): 
ಬೆಳೆರ್ಗೆಂಪಂ ತಳಿದಲ್ಲ ಮಾಗುಳಿಗಳಂ ಕೂಷ್ಕೂಂಡ ವೃಂತಾಕಕೋಮಳನಾನಾ 
ಫಳಶುಕಪಾಕದುಪದಂಶಾನೀಕಮಂ ತಂದು. . . ಬಡ್ಡಿಸಿದರ್‌ (ಣಂಪೀಕ್ಕ. 
೧8-೬೦) ; ಅದಕುತ್ತಮದ ಮಾಗುಳಿ [ಶಾಶಾಂ- ಳೈ]ಯ ಬೇರಿನೊಳು 
ಪೊಡೆವೆರಸಿಡುವುದು (ಸೂಶಶಾ- ೩-೨೬)- 
ಮಾಗಳಿಚೇರು. ಮಾಗುಳಿಚೇರ್‌. ಮಾಗುಲಿವೇಶ್‌ ಎ ಮಾಗಳಿಸಸ್ಯದ 

ಬೇರು: ಮಾಗಳಿಬೇರು, ಕಾಡುಮಾಗಳಿಬೇರು ಮುಡಿವಾಳ 
ಇವುಗಳನ್ನು ಪ್ರತ್ಯೇಕ ಎರಡು ವರಹ ತೂಕವನ್ನು ಜಚೂರ್ಜಿಸಿ ಮಜ್ಜಿಗೆ 
ಯಂಲ್ಲರೆದು (ತಳಕ್ಕೆ - 003): ನೈದಲೆಎಸಳು ಸಹದೇವಿಯಂ ಬಿಂಜಾಲ 
ಮಾಗಳಿಬೇರಂ ಇವೆಲ್ಲವಂ ಚೂರ್ಣವಂ ಮಾಡಿ ಎಣ್ಣೆಯೊಳಟ್ಟು ಆಯೆಣ್ಣೆ 
ಕಣ್ಣೊಳ್‌ ಪೂಸಲು ಮಶೀಕರಣಂ (ಉರು. ೨೩೩); ಮಾವಿನ ಕಾಯ್ದಳೊಪ್ಪು 
ವೆಳಗಪು ಎರ ಮಾಗುಳಿಬೇರ್‌ ಸುಧಾರಸಂ ಶೀವಿರೆ ಕಂಪು ಪೊಂಪುಲಿಸುವುಪ್ಪಿನ 
ಕಾಯ್ಗಳನೇಕವಂ ಕಳಾಕೋವಿದೆಯರ್‌ ಕೆಲಂಬಿಡಿಯಲಿಕ್ಕಿದರ್‌(ತಳಕಂ. ೪೬೨); 
ಪಿಪ್ಪಲಿ ಚಲ್ಲಗಾಯ್‌ ಮೆಬಸು ಮಾಗುಳಿವೇರ್ಮೊಳೆಯಲ್ಲವೇಲೆ . 
ಅರೆಮಾದುಫಲಂಗಳಾದಿಯಾಮಪ್ಬನ ಕಾಯ್ಗಳೆಂ ಮಗಡುಗಿಪ್ಪುವನಿಕ್ಕಿದನಬ್ಬ 
ಪತ್ರದೊಳಿ (ಕಾರ ೩-೬೪). [ದೇ.॥ ತಮಿ. ಮಾಕಳಿ, ಮಾವಲಿ ] 

ಮಾಗಳಿಗೆಣಸು (ನಾ). ವರಾಗಳಿಸೆಸ್ಯದ ಬೇರು : ಮಾಗಳಿಗೆಣಸು- 
ನೆಲಮಾಗಳಿಬೇರು , . . ತಿಗಡೆ, ಪದ್ಮಕ, ಶ್ರೀಗಂಧ: ಇವಿಷ್ಟನೂ. . , 
ಪ್ರತ್ಯೇಕ ನಾಲ್ಕುವರಹ ತೂಂವ ಸೇವಿಸಲು ಬಿಕ್ಕಳುಸುಡಿ, ನೆನಹು ಇದೆಲ್ಲವೂ 
ಪರಿಹರವಹವು (ತೈಕ್ಯಸಾ- 31, ೩೩). [ಮಾಗಳಿ 4 ಗೆಣಸು (೮ ಗೆಟಸು)] 

ಮಾಗಟ್‌ನಾಡು (ನಾ). ಒಂದು ಊರಿನ ಹೆಸರು : ಶ್ರೀಮನ್ನೊಟಮ್ಚ 
ಕುಳಾನ್ತಕ ಪೆರ್ಮ್ಮಾನಡಿಗಳ್‌, . . ಮಾಗಬ*ನಾಡ ರಾಜವೊಳಲ ಬೀಡಿನೊಳ್‌ 
ಸುಖಸಂಕಥಾವಿನೋದದೊಳರ್ಳ ಪ್ರಿಥುವೀರಾಜ್ಯಂಗೆಯುತ್ತುಮಿರೆ ಬ!!! 
(೫), ನಾಗಂ: ೪೯-೬ ; 972)... [ಮಾಗಟ್ಕಾ ನಾಡು] 

ಮಾಗಾನ (ನಾ). ದೊಡ್ಡ ಕಾಡ ಮಹಾರಣ್ಯ : ಹೈಮಔತೀಸಮ್ಮೇಳದಿನಾ 
ಮಾಗಾನಂ ಮಹೇಶನೊತೆಸೆಬಿರ್ಕೆಂ (೧ಕಂ- ೪-೩೪). 

[ಮ್ಯಾ 4 ಕಾನ್ಮ (< ಕಾನ್‌)] 

ಮಾಗಾಯ್‌ `ಮಾಂಗಾರ್ಯ' ನೋ. 

ಮಾಗಾಯಿ 'ಮಾಂಗಾಯ೯' ನೋ. 

ಮಾಗಿ “ಮಾಗ' ನೋ. 

ಮಾಗಿಣಿ (ನಾ). ಒಂದು ಬಗೆಯ ಬಳ್ಳಿ: ಗೋಪವಲ್ಲಿ : 
ಗೋಪವಲ್ಲಿ ಮಾಗಧಿಯೆನಿಕ್ಕು (ತುಂಗಾ, ೩೯-೨೪)... [? ] 

ಮಾಗಿಸು (ಕ್ರಿ). ೧. ಹಣ್ಣು ಪಕ್ವವಾಗುವಂತೆ ಮಾಡು : ಮಾವಿನ 
ಹೆಣ್ಣನ್ನು ಚೆನ್ನಾಗಿ ಮಾಗಿಸಬೇಕು (60). ೨. (ಆಲಂ) ಪಕ್ಕಗೊಳಿಸು ; 
ಹದಗೊಳಿಸು : ಇತ್ತೀಚೆಗೆ ನಡೆದ ಘಟನೆಗಳು ಮನಸ್ಸನ್ನು 
ಮಾಗಿಸಿದವು (640). [ಮಾಗು --ಇಸ್ಕು) 

ಮಾಗು (ಕ್ರಿ). ೧: ಕಾಯಿ ಮೊದಲಾದುವು ಪಕ್ಕವಾಗು ; ಹಣ್ಣಾಗು ; 
ಕಳಿ: ಕಾಯಿ ಮಾಗಿದ ಮೇಲೆ ತಾನಾಗಿಯೇ ಉದುರುತ್ತದೆ (ಹಸುಹೊ-೩೬೦); 
ಹಣ್ಣುಗಳು ಗಿಡದಲ್ಲೇ ಮಾಗಿದಾಗ ಅವುಗಳಲ್ಲಿ ಜೀವಾತುಗಳ ಅಂಶ ಹೆಚ್ಚು! 


“ಮೊಗಿಣಿ 


ಚೆನಾ 


ಚೆನ್ನಾಗಿ 


೭೦೪೩ 


25 


35 


45 


ಮಾಚಯ್ಯ 


(63233, ೭೬). 
ಮಾಗಿದ ಗಾಯ್ಯ 


೨. ಗಾಯ. 
ಗಂರುತೆ 
ಗಳಿಲ್ಲದೆ ರಣವನ: ಗೆಲು; 
೩. ಪ್ರಭಾವವು ಕಡಮೆಯಾಗು : ಶಕ್ತಿಯು ಕುಗ್ಗು; ಮುಸುಜ್‌ದ 
ಕುಳಿರೊಳ್‌ ದೆಸೆಯಾಗಸಮಿಳೆ ಬೆಟ್ಟಡವಿಯೆಂಬಿಬೆಂತಾನುಂ ಕಾಣಿಸಲಾರ್ತು 
ವಿಲ್ಲಮೆನೆ ಮಾಮಸಗಿರ್ದು ದು ಮಾಗೆ ಮಾಗೆಸೆಕಿವೆಸರಿಳೆಯೊಳ್‌ (ಕಲತು. ೬೩. 
ಪ್ರಜ) ೪. (ಆಲಂ) ಪಕ್ವಗೊಳ್ಳು ; ಹದವಾಗು : ಸುಖದುಃಖದೆ 
ಏರಿಳಿತದ ಜೀವನದೀ ಚಂಚಲತೆಯ ಕಂಡು ಮನವು ಮಾಗಿದೆ. (ಸ್ವರರ್ಶಿ- a9). 
[ದೇ.॥8 ತುಳು. ಮಾಗು; ತೆಲು. ಮಾಗು, ಎಗ್ಗು] 
ಮಾಗುಂಡ (ನಾ). ೧. ದೊಡ್ಡಕೊಳ್ಳ-- ತೀರ್ಥ : ಆಗಡವ ಮಾಡಿ 
ಮಾಗುಂಡ[೫೫ಂ. ಗುಡ]ವ ಮಿಂದರೆ ತಾ ಕೊಡಬಲ್ಲನೆ ಕೂಡಲಸಂಗಮ 
ೇವ (0ನ. ೬೪೩)- ೨. ಒಂದು ಊರಿನ ಹೆಸರು ; ಕಿರಿಯಮುಗುಳಿ 
ಮಂಟಕ್‌ವಳ್ಳಿ ನಲ್ಲೂರು ಮಾಗುಂಡ ತೇಗುರು ಆರ ಮಣ್ಣಂ ಬೆಚ್ಚಿ ಮಂಗಳಂ 
(ಕ. ೪1, ತಕ್ಕಶುು 93-32 ; 99): [ಮ್ಮಾ ಇ. ಗುಂಡ್ಕ] 
ಮಾಗುಂಡಿ (ನಾ). ಒಂದು ಊರಿನ ಹೆಸರು: ಭುವನಾಯ್ತನ 
ಮಾಗುಣ್ಮಿಯೊಳ್ಳಾದಿದನ್ನು (ಎಳ. ೫ (೩), ಜಿಗ್ಗತ- 3೩-5; ಸು- 990); 
ಉಪ್ಪವಳ್ಳಿಯ ಪೋಚಿಗಾಮುಣ್ಣ ವಳಿಯೆಅಕಿ ಮುದ್ದ ಮಾಗುಣ್ಣಿಯೆಜ್‌ಗ 


ಹುಣ್ಣು ಮುಂತಾದುವು ಒಣಗು: 
ಕಂಡರೆ ಸಗುವುದಿದೇತಕೆ ನೀನು ಗಾಯ 
ವರೆ ವಜ್ರಕಾಯನೆ ಹೇಗೆ ನೀರು (ಆಖ. 53-000}: 


(ಒಳ. ೪, ಬೇಲೂರು, ೩೦೮-೧೩; 971) (| 
ಮಾಗುಟ್ಟು (ನಾ). ಪರಬ್ರಹ್ಮನ ವಿಚಾರವಾದ ರಹಸ್ಯ ; ಪರತತ್ತ್ವ : 
ಆರಿದರಿವುಗಳ  ಹರಳಿನೊಡವೆಗಳ ಹೊಳೆಸುತ್ತ ಆಗಸಡ ಬಾಗಿನಡಿ 


ಮಾಗುಟ್ಟು ಮೆರೆಯೆ (ನುರರೇ. 3೬-6) 

ಮಾಗುಳಿ "ವಾಗಳಿ' ನೋ: 

ಮಾಗೆ 'ಮಾಗ' ನೋ. 

ಮಾಘ (ನಾ). ೧. 
ಆ ಮಾಸವೇ ಚೈತ್ರ... 
ತೆಜನಾಗಿಹುದೆ (2ತೇಕ- ೨೬೬) : ಪಂಚಾಕ್ಷರಾ। 
ಜಪ - ಮಾಘದಲ್ಲಿ ತದೆಂಗ ಪ್ರಾಜ್ಞಾವೃದ್ಧಿ (ಗಣ, ೪-೬). 
೨. ಸಂಸ್ಕೃತದಲ್ಲಿ 'ಶಿಶುಪಾಲವಧ' ಎಂಬ ಕಾವ್ಯವನ್ನು ರಚಿಸಿದ 
ಮಹಾಕವಿಯ ಹೆಸರು: 'ಸ್ತುಶಿಗೆಯ್ದೆಂ . - . ಶತಪತ್ರಾಕ್ಷಕಥಾಮೃತ 
ಚ್ಯುತಬುಧಸ್ತೋಮಾಘನಂ ಮಾಘನಂ (8ಗಾ- ೦-೪) ; ಮಾಘ ಓದಿ 
ಮಗಾ ಕೆಟ್ಟ (ಗಾರೆ). [ಸಂ. 

ಮಾಘಮಾಸ (ನ್ಯ). -ಮಾಘ ೧: ದೊರೆಕೊಂಡ ವಕತಾಘಮಾಸಂ ಬರೆ 
ಕೃಷ್ಣಚತುರ್ದಶೀದಿನಂ ಸಮನಿಸೆ (ಅಂ, ೦೬-೩೦) ; । ಮಾಘಮಾಸದ 
ನವಿಲಿನಂತೆ ಆದೆ ನೋಡು ಅವ್ವಾ (1ಕನ. 11. ೦೯೬-೩೨೭); ಆ ದುಃಖ 
ಸುಖವಾಯ್ತು ; ಮಾಘಮಾಸವು ಹೋಗಿ ಚೈತ್ರವಾಯ್ತು ! (9038. 
೯ ೨೩)- [Ko] 

ಮಾಘಸ್ನಾನ (ನಾ). ಮಾಗಿಕಾಲದಲ್ಲಿ ಪವಿತ್ರ ತೀರ್ಥಗಳಲ್ಲಿ ಮುಳುಗು 
ಹಾಕಿ ಮಾಡುವ ಸ್ನಾನ : ಮಾಘಸ್ನಾನಕ್ಕೆ ಹೋಗಿ, ನಿತ್ಯಸ್ನಾನ ಪೂಜ್ಯ 


[ಮ್ಮಾ + ಗುಟ್ಟು] 


ಯಲಿರುವಖಿಳಮಂತ್ರಗಳ 


(ಗಾರೆ). ಸಂ] 

ಮಾಘ್ಯ (ನಾ). ಒಂದು ಬಗೆಯ ಮಲ್ಲಿಗೆ; ಕೋಲುಮಲ್ಲಿಗೆ : 
“ಮಾಘ್ಯಂ. ಕುಂದಂ .. ೨ ಮೊಲ್ಲೇಗಿಡದ ಹೆಸರು. ಇದು ಮಲ್ಲಿಗೇ 
ಭೇದ, ಕೋಲುಮಂಲ್ಲಿಗೆ” (ಸಿದ್ಧಾಂತಿ: ೦೨6). [70.7 


ಮಾಚಪತ್ರೆ 'ಮಾಚಿಪತ್ರೆ' ನೋ: 
ಮಾಚಯ್ಯ (ನಾ). ಒಬ್ಬಾತನ ಹೆಸರು: ಪೆರ್ಗ್ಗಡೆ ಮಾಚಯ್ಯ 
ಮಜ್ಗಲದ ಗಾವುಣ್ಣ ಗಟ್‌ಯ ಮೆಟ್ಟಿಬ್ಬಡೆ ಬಾಟ್‌ಸಿದ ಸ್ಮಿತಿಕ್ರಮಮಾವುದೆ. 


ನ್ಹೊಡೆ (ಬಕ. 27 (10, m:n. ೦೩6-೬; 968) - [ಮಾಚ್ಯ 4 ಆಯ್ಕ] 


ಮಾಚಿ 


ಮುಚಿ (ನಾ). ಸುವಾಸನೆಯ ಎಲೆಗಳಿಂದ ಕೂಡಿದ ಒಂದು ಬಗೆಯ 


ಔಷಧೀಸಸ್ಮ ; . ಮಂಚಿಪತ್ರೆ: “ಮಿಟಲೆ ಮಾಚಿಯೆನಿಕ್ಕು ” 
(ನು8ಗಾ. 90-80). `ವಹಚಿಪತ್ರೆ: ಪರಾ. [ಸಂ. ಮಾಚೀ] 
ಮಾಚಿಗ (ನಾ). ಒಬ್ಬಾತನ ಹೆಸರು: ಎಜ್‌ಯಂಗಪ್ಪನ ಮಗಂ ಮಾಚಿಗಂ 
(ox. 771 (2). ಶೆಗ್ಗರ. ೨೩-೦೦] 900 1). [ಮಾಚ್ಯ 2. - ಇಗ] 
ಮಾಚಿಪತ್ರೆ, . ಮಾಚಪಶ್ರೆ (ನಾ). » ಮಾಚಿ: ಪಶ್ಚಿಮಘಟ್ಟಪ್ರದೇಶ 
ಮುಚಿಪತ್ರೆಯ ತೌರು ಸುಮಾರು ಅಗಲವಾದ ಎಲೆಗಳಲ್ಲಿ 


ಸುವಾಸನೆಯ ಎಣ್ಣೆಯನ್ನು ಸ್ರವಿಸುವ ಕಣಗಳಿರುತ್ತವೆ (ಕಾಸಗ- ೩೪). 
ಮಾಚಪತ್ರೆ : ಮಾಚಪತ್ರೆ, ಹೀರೆತೊಕ್ಕು ಇವುಗಳೆರಡನ್ನೂ ಉಂಡೆಮಾಡಿ, 
ಶೆಂಡದ ಮೇಲೆ ಇರಿಸಿ ರಸ ತೆಗೆದುಕೊಂಡು ಸಕ್ಕರೆವೆರೆಸಿ ಕೊಡಲು ಜ್ವರತಾಪ 
ಮತ್ತು ದಾಹ ಇವೆರಡೂ ನಿಲ್ಲುವುವು (49೭. 009). *ಮಂಜಿಪತ್ರೆ` 


ಪರಾ. [<ಸಂ. ಮಾಚೀಪತ್ರ] 
ಮಾಚು 'ಮಾಜ್ಕು' ನೋ. 
ಮಾಜನ (ನಾ): ಮಹಾಜನ: ಸ್ವಸ್ತಿಶ್ರೀ ಸೆಬೆಣ್ನಾಡ ಮಾಜನ 


ಮಂವತ್ತೀರ್ಟ್ಸೃರ ಅಲ್ಟೊಡುಗೆಯನ್‌ ಕೇಸರಿ ತೊಜುವಾಳೃನಾ ಮಗನ್‌ 
ಅಲನ ತೊಳಿ ಇಕ್ಕಿಸಿ ಬಿ್ತಾನ್‌ (ಎ6. ೫ (8). ಮುಳದಾ. ೦೩೫೬-೨ : 8ನೆಯ 
ಶತ); ಮಹಾಜನ - ಮಾಜನ, ಮಹಾದಾನಿ - ಮಾದಾನಿ (ಕುರ: ೨೯೦ 
ಪ್ರಯೋ); ಈ ಪುಣ್ಯಕಥೆಯ ಕೇಳಿದ ಮಾಜನ[ಣಕಾಂ: ಮನುಜ)ರಿಗೆಲ್ಲ ಪಾಪ 
ವಿಮೋಚನಾಗುವುದು (ಆಬ್ಬರೂ. 6-3೫). [೬.ಸಂ. ಮಹಾಜನ] 

ಮಾದರು `ಮಹಜರು' ನೋ. 

ಮಾಜಾತ (ನಾ). ಲಕ್ಷ್ಮಿಯ ಪುತ್ರ; ಮನ್ಮಥ: ಬೆಜಗಾಗಿ: ನಿಶಾ 
ತಪೋಗಾತ್ತ್ರಧರನನೆಸಲಸಿಅದ ಮಾಜಾತನನೀಕ್ಷಿಸಿ ಗಗನದೊಳಾತುರಿಸುವ 
ಹರಿಯಜರ್ಗೆ'ನಾರದನೆಂದಂ (೧೦೪. 6-೬6). [ಸೆಂ]. 

ಮಾಜಾರಿ (ನಾ). ಲಕ್ಷ್ಮೀಪುತ್ರನನದ ಮನ್ಮಥನ ವೈರಿ ; ಶಿವ: ರಾಜನ 
ಮೋಹದ ಪೂಜಾಗಜವನೋರ್ವ ಮಾಜಾರಿಬಕುತೆ ಬೇಡಿದಡೆ (ರೈರನೇ- 

[xe] 


೪-0೭0). 

ಮಾಜಿ `ಮಾಜೀ' ನೋ. 

ಮಾಜಿಕಾಲ (ನಾ). ಹಿಂದಿನ ಕಾಲ: ಪೂರ್ವಕಾಲ ; ಬೀಜಗಳ ಕೊಡು 
ನಮಗೆ ಮೋಜಲ್ಲ ಬೊಮ್ಮಯ್ಯ ಮಾಜತಾಲಲ್ಲ ಬರಗಾಲ (ತವೃತಾ- ೨೨೭), 

[ಮಾಜಿ (ಮಾಜೀ) - ಕಾಲ] 

ಮಾಜಿಸು. ಮಾಂಜಿಸು (ಕ್ರಿ). ೧. ನಿವಾರಿಸು : ಇಲ್ಲದಂತೆ ಮಾಡು: 
ಸಾವಂ ಮಾ(ಣಗ- ಮಾಂ]ಜಿನು ಚೀವರೆ ನೋವಂ ಪದಿಹರಿಸ್ತು 
(ನತು. ೩7-008)- ೨. ತೋರೆಗೆೊಡದಿರು : ಮರೆಮಾಡು: ಕ್ಷತ್ರಿಯ 
ಬ್ಯೀಜಪ್ರತಾಪನುದಡೆ ಬಲಿವನವನವನಿಯನಂದು ಆಗವನಾ ರೂಪ ಮಾಜಿಸ 
ಬಹುದುಯಾ ಸಂತಾಪವ್ಯು ಕೆ (ರ: ೨೦-೦೫), ನೀತಿವಿನಯೆಂಗಳ ಮಾಜಸಿ 
(ಅನುಕ. ೨೦-೦೪). ಮಾಾಂಜಿಸು ; ೨. ಅಂತು ನರರ್ಗೆ ಮೊದಲೊಳಿಂತು 


ಚಿಂತೆಯೊದವಿದೊಡಂ  ಮಾಂಜಿಸಲೈಂದು ' ಪೊಸನುಡಿಯ ಬಿನ್ನಣವುಂ 
ಪುಸಿನಗೆಯ ಸನ್ನಣಮಂ  ತೋರ್ಪಡಿಸುತಮದಂ ಮಜಗೈವುದುಂಟು 
(ಉರತಿಕ್ಕ- 60-04), [ಮಾಜ್ಕು 4 ಇನ್ಮು] 


ಮಾಜೀ, ಮಾಜಿ (ಗು) ೧..ಹೆಳೆಯ; ಹಿಂದಿನ : ಮತ್ತೂ ಆವೇ ಮಾಜೀ 
ಹಾಡು ಹಾಡತಾರೆ: ಮತ್ತೆ ಲ್ಲಿಯಾದರೂ ದೂರದೇಶದಿಂದ ನಾಯಕಿಣಿಯರನ್ನು 
ತರಿಸಿದ್ದರೆ ನೆಟ್ಟಗಾಗುತ್ತಿತ್ತು (ಕಡತ, ೧೫೪): ಮಾಜಿ ; ೨, ಅಧಿಕಾರ. 
ಪದವಿ ವಯಂತಾದುವುಗಳಿಂದ ನಿವ, ೈತ್ತಿಹೊಂದಿದ ; ವಿಶ್ರಾಂತ 4 
ಮಾಜಿ. ಅಮಾಲ ಲಕ್ಷ್ಮೀನರಸ್ತೆಗೆ ಹೇಳಿದ್ದರಿಂದಾ (83,60. 0೯೨೯, ೪೪-00, 
3833); ಮಾಜಿ ಅಮಾಲರ ಕಾಲದಲ್ಲಿ ಶೆಟ್ಟಿ ವರ್ತಕರು. ಮೊದಲಾದವರು 
ಸರ್ಕಾರಕ್ಕೆ 'ಪುವತಿ ಮಾಡಿದ್ದು (ತುಜಾನಂ- 22, 3೬); ಮಂಖಭೆಂಗಿತರಾದ 


೭೦೪೪ 


ಮಾಜ್ಕು 


ಕೆಲವು ಮಾಜಿ ಸಭೂಸದರು ತೊಂದರೆ ಕೊಟ್ಟರೆ ಹೇಗೆ ? (ಶರಣಾ. ೨೩೦). 
[.-ಆರ, ಮಾರಿ); ಹಿಂ. ಮರಾ. ಮಾಜೀ] 

ಮಾಜ್ಕು. ಮಾಂಜು,, ಮಾಚು (ಕಿ)- ೧. ಕಾಣಿದಂತಾಗು; ಮರೆ 
ಯಾಗು ; ಅಡಗು; ಜೂಜಾಟಿಕೆ ಸೂಳೆಬಂಟಿಕೆ ರುಣದ ಸಂ: 
ಪೆರ್ಗುಡಿಗಳ ಚರ್ಚಿ ರಾಜವೀಧಿಯೊಳಿಜ್‌ದಾಡುವ ಸಂದಣಿ ಮಾಜದು 
ನಿತ್ಯಕೈಶ್ಯದಲಿ (ಕೋಶತ. ೨೦-೨೬); ವಳಿಗಳುಂ ಮಾಜದುವು ಒಪ್ಪದಿಂಧುಸ್ಕ 
ಶಶಿಕಳೆಯೆನಂಗೀಕರಿಸೆ., , ಮನಂ ಮಾದ |ತೆಯನಾಂತುದಾ ತನ್ವಿಯಳಿ 
ಗತುಳಗರ್ಭೋದಯದೊಳು (ಕಂಗಣ. ೦-೯-೫). ೨. ನೆನಪಿನಲ್ಲಿ ಉಳಿಯ 
ವಿರು; ಮರೆತುಹೋಗು ; ಈ ಜಗದೊಳಹೊರಗೆಲ್ಲೆಲ್ಲ' ತುಂಬಿಹ” 
ಶೇಜವಾನೆಂದರಿದರಿವನು ಮಾಜಿ ಮೈಮರೆದಿರೆ ನಿಃಶ್ರೇಯವಹುದೆಂದ್ರು 
ರಾಜಯೋಗದ ತಿಳಿಸಿದರಿಂದೆ (4೪5. ೪-0-೪) ; ಮಾಜದೇ ಸ್ಟೇಷನ್ನಿನಲ್ಲಿ 
ರಸಗುಲ್ಲಾ ತಗೊಂಡಿದ್ದೆ (ಜೀ. ೫). ೩. ವಾಸಿಯಾಗು 4 ' 
ಮಾಯು ; ಪಿರಿಯ್ದರಸಿಯ ಮನಸ್ಸಿನ ಗಾಯ ಮಾನಂವಂತಹ ಮಾತು 
ಬಮ್ಮಲದೇವಿಯತ್ತಣಿಂದ ಅಪರೂಪವಾಯಿತು. (ಸಳಕಿ: ೨೦೬ )- 
೪. ಅಡಗಿಸು; ಮುಚ್ಚು ; ಮರೆಮಾಡು : ರವಿ:ಮುಗಿಲ ಮಟ 
ಗೊಂಡೊಡಂ ಬೆಳಗು ಲೋಕಮಂ ಧವಳಿಸುವ ತೆಣದಿ ನಿಜಮಂ ಮಾಜಿ 
ಕೃತಕದೊಳೆಗದಿದೊಡ೦ ಹಳಹಳನೆ ಹೊಳೆಹೊಳೆದು ದೇವಕಳೆ ಮನಕೆ 
ಮಂಗಳವಿತ್ತುದು (ಸಿದ್ದರ: ೨-೨೪) : ಬಿಸರುಹದಳಲೋಚನೆ ಕೇಳು 
ನಿನ್ನಯ ಪೆಸರಾವುದೆಲ್ಲಿಂದ ಬಂದೆ ಆಸಮಾಕ್ಷನಂಣೆ ಮಾಜದೆ. ಪೇಳು 
(ನೋಹತ. 00-04) ; ಏಳಂಜಬೇಡಿನ್ನು ಮಾಜದಿರ್ತನ್ನಾಣೆ ಹೇಳ್ತು `ಟೈಮಣ. 
೦-4). ೫. ಅಳಿಸು; ತೊಡೆದು ಹಾಕು: ಧರ್ಮಮಾರ್ಗವ 
ಪೂಳ್ಜು ಸಾರಿ ನಿರ್ಲಜ್ಜೆಯಂ. ಸಂಧ್ವಿಯರ ಪಜ್ಜೆಯಂ ಮಾಜಲನುಗೈದೆ 
ಬರಿದೆ (ಕಂಣಣ: ೨-03-೬). ೬. ತಬ್ಬಸಿಕೊಳ್ಳು ; ನುಣುಚಿಕೊಳ್ಳು : 
ನೇಡೆಯದಿಜ್‌ತಕೆ ಚಿಗಿದು ಕುದುರೆಯಿಂದ ಮಾಜದೆ, ಬೀಳ್ವ ರಾವುತರ 
ವಾಜಿಯ ಪಿಡಿದು ಮೂಗರಿದವರನು ಯಮರಾಜನಾಲಯಕಟ್ಟಿದರು 
(ಕಂ: 8-೩೬೪), ದ, ಹಿಂದೆಗೆ ; ಹಿಂಜರಿ ; ತೇಜಿಗಳನು ಕುಣಿಸುವರು 
ಕಲಭವನು ಮಾಜದೆ ಬೀದಿವರಿಸುವ ರಾಜಕುಮಾರರ ಸೌಭಾಗ್ಯ ನೆಣ ಎ್ರಾ, 
ಜಿಸಿಫು ಕೇರಿಯೊಳಗೆ (ಕರು, ೬-೦೦). ಮಾಂಜು: ೧. ಸುಕೃತಂ ಸ್ವರ್ಗ 
ಸುಖಕ್ಕೆ ಕಾರಣಮೆನಲ್ಪತ್ಸ್‌ ಖ್ಯಮೇಂ ನಿತ್ಯಮೋ ವಿಕೃತಂಗೊಂಡಟ್‌ವಂದ 
ಟಲ್ಹನಿಸದೋ ಸ್ವಪ್ನಂಬೊಲೇಂ ಮಾಂಜದೋ ಪ್ರಕೃತಿ ಪ್ರಾಪ್ತಿಗೆ ನೂಂಕದೊ 
ಪಿರಿದದೇರ (ರತ್ಮಾಕ ೩೩) ; ತೋಡುಂಬೆಟ್ಟಿನ ಕಾಲ್ದೊನಲೇ ಗೊಹೆಯೊಳೇ 
ಮಾಂಜಿರ್ಮ ಮಾರಾಂತಿರಲ್‌ (ಕೃತೂಮಿ- ೦-೪೮). ೪. 'ಮಾಂಜು- 
ಅಪಲಾಪೇ(ಮರೆಮಾಚು)''(6ರರರಾ); ಅದನೆಲ್ಲಂ ಮಾಂಜದಿರ್‌ ಚಿತ್ರದೊಳ್‌ 
(ಏಕ್ಕುಫು. 9-8-040) : ಮಂಜುಳೆ ನಿನ್ನ ವೊಂಜೆಳೆಯೊಡಲ್‌ *ಡಬಾಡಿದೆ. 
ಯಂಜಿ ಮಾಂಜದಿರ್‌ (198. ೩-೩೦) ; ಮುನನಿಯೆ ಬೆಸಸುವುದೆನಗೆ ತಮ್ಮಾ 
ಘನಪದಾಂಬುವವಿಲ್ಲಿಗೈತಂದನುವನಿನಿಸುಂ ಮರೆಯ. ಮಾಂಜದೆ (ಕೌಮುತಂ- 
6-8-6)- ೫. ತರಳೆಯ ತ್ರಿವಳಯ ಪೋಲ್ವೆಯ ತರಂಗಮಂ ಪಡೆವನೆಂದಂ 
ಸುರನದಿ ಪಲವುಂ ತೆರೆಗಳನೆ 'ಪಡೆದು ಪಡೆಯೆದೆ ಸರಿದೆರೆಯಂ ಮಾಂಜಿ 
ಮಗುಳ್ಳು ಪಡೆದಪುದಿನ್ನುಂ (೫೬%, ೬-೭); . ಈ ಶಾಸನವು ನಮ್ಮ 
ಭೆಯದಂತೆ ಆದೇ ಆಗಿದ್ದರೆ, ಇವನ್ನು ಮಾಂಜಿ ಲಯಮಾಡಿ ಇಲ್ಲವೆನಿಸಿ 
ಬಿಟ್ಟರೆ ಸಾಕು (ಶುಂತ್ರಕು 0೬೪): ೬. ಪಂಜರದೊಳಗಿದ್ದು ನಿನಗಿಷ್ಟೆ 
ಯೆನದಿರು ಮಾಂಜಿ ನೀನಗಲ್ವಾಗ ನಿನ್ನ ಹೊಂಬಾಳೆಮೆ, ್‌ಯೆಳೆ ದಂತಕಾಂತಿಯ 
ಹೊನ್ನ ಪಂಜರೆದೊಳು ಕೂಡಿಸುವೆನು (064. ೪-೬). ಮಾಚು : ೪. ಎಲೆ 
ಮಾನಲೋಚನೆ  ಏತಶರ ಯೋಚನೆ ಏನೆಂಥ ಯಾಚನೆ ದೀನೆ ಮಾಚದೆ 
ಮನವನು ಹೇಳು ನಿನ್ನಿನಿಯನು ಬಹೆನೆಂದು ಬರಲಿಲ್ಲದೇನು (ಇಂತಾಶು 
೩0-99) ೮. ಅಡಗಿಸಿಕೊಳೆಳ್ಬ ; ಕಾಣದಂತೆ ಮಾಡು ; `ವಂಡಿಗೆ. 


ಮಾಜ್ದು 


ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತಿದ್ದೆ ಹೆಂಡತಿಸೆಂತತಿ ಸಾವಿರ 
ವಾಗಲು ದಂಡಿಗೆ ಬೆತ್ತ ಹಿಡಿಸಿದಳಯ್ಯ (ತ್ರರಕ. ೦-೯೫-೦) ; ಹಿಗ್ಗೆನ್ನು 
ಮಾಚುವುದು ಹೆಣ್ಣಿನ ಸ್ವಭಾವ (60ತೂ. ೦). 
(ದೇ.॥ ತಮಿ. ಮಾಯ್‌; ತುಳು. ಮಾಜುವು. ಮಾಜ 
ಇಹಾಳುಗು, ನಾಶವಾಗು ; ಕೋತ. ಮಾಂಜ, 
ಮೋರು] 
ಮಾಜ್ಕು, ಮಾಂಜ್ಯೂ (ನಾ): ವಂಠೆಮಾಚುವಿಕೆ ; ಮೋಸ ; ಕಕ್ಕ: 


ತೆಲು. ಮಾಯ 
ತೊದ. ಮೋಜ್‌, 


“ವಂಚನೆಗೆ ಮಾಜೆದು ಪೆಸರಕ್ಕು” (ಕಳ್ಳ. ೩೭). ಮಾಂಜ್ಕು : 
“ಮಾಂಜೆಂದು ವಂಚಿಸಿದುದು” (೪6: ೬೭-೩೦೩), [ ಆ ಮಾಜ] 


ಮಾಟ (ನಾ). ೧- ಮಾಡಿದ ಕೆಲಸ ; ಕೈಗೊಂಡ ಕಾರ್ಯ : ಕೆರಕುಂ 
ತುಅಕಿಯುಿಂ ತೊನ್ನುಂ ಶರೀರದೊಳ್ತೋಜ್‌್‌ ತಂತ್ರದಿಂ ಕಿಡಿಸದೆ ನಾಗರ 
ಮಾಟಮೆಂದು ಕಿವಿಯೊಳು ಮುರಿದಿಟ್ಟುಂ ಪಲರುಮರ್ಚಿಪರ್ಪತ್ತುಗಳಂ 
(ತುತ: ೪-೩೩); ಪಿಡಿಪುದು ಕರ್ವುಎಲ" ತುಡುಪುವೈದಲರಂಬವನೇಕೆ 
ನಚ್ಚಿ ನೀಂ ತೊಡರ್ವೆ ರಶಿಪ್ರಿಯೋಪಕರಣಂಗಳಿವೇವುವೊ ಕಾಳೆಗಕ್ಕೆ ನೀಂ 


ಮೃಡನೊಳಿದಿರ್ಚಿ ರೂಪುಗಿಡುವಂದಿವು. ಮುಡಿದ ಮಾಟಮಾನೆದು 
(2೫0. ೦೮೬) : ಮಾತು: ಕಿರಿದಾದೊಡಂ ಮಾಟವಪ್ಪದು ಹಿರಿದು 
(ತನಂ. ೦೫-೪). ೨: ರಚನೆ; ನಿರ್ಮಾಣ: ಲಲಿತೋನ್ನತಮಣಿ 


ಮಯಕೂಟದಂದ ಮ್ರದು ಪಲವುಂ ದೇಸೆಯ ಮಾಟದಂದಂ (ಅರಸ: ೪-೩೦! 


ಕ). ೩. ಬಟ್ಟೆಯ ಎಳೆಗಳ ರಚನೆ: ನೆ: ಸೀರೆ, ಬಟ್ಟೆಗಳ 
ಬಣ್ಣ ಮತ್ತು ಪರಾಟ ನಮಗೆ ಒಪ್ಪುತ್ತದೆಯೋ ಇಲ್ಲವೋ ಎಂದು ವಿಮರ್ಶೆ 
ಮಾಡಬೇಕು (ಗತ. ೬6). ೪. ಆಕಾರ; ಸ್ವರೂಪ ; ಆಕೃತಿ ; 
ಆ ಮೊಗದ ಮಾಟ, ಕಣ್ಣುಗಳ ಹೊಳೆಪು . . . ಇವೆಲ್ಲಾ ರೇವಕ್ಕನವು 
(ಶಾಶುತ್ರ- 003): ಅಸ್ತವ್ಯಸ್ತಮದ ತಳುಸೀರೆಯಲ್ಲಿ ಅವಳ ಮೈಯ 
ಮಾಟ ಎದ್ದು ಕಾಣುತ್ತಿತ್ತು. (ಕೂರಕ- 4). ೫. ಚೆಲುವು; ಅಂದ; 
ಶೋಭೆ : ವರದಿಗ್ವನಿತೆಗೆ ಮಾಟದ ಕುರುಳಾ ತ್ರೆಭುವನಕಾಂಕ್ಲತೆಗಂ] ದಲ್‌ 
ಕಂಠುಭರಣಮೆನೆ ಪರೆದ ತನ್ನಪ್ಪರಧೂಮದೆ ಸರಿದು ಮಾಡಿದು 
ನಿಜಯಶವಂಂ (ಶಶ. 09.99) ; 7 ಮಾಟದ _ ಕೃತಕ” (ಶಶೀ, 
nue). ೬. ಅಲಂಕಾರ: ಈ ದೇವರ್ಗೆ ನಿವೇದ್ಯಕ್ಕಂ ದೇಗುಲದ 
ಮಾಟಕ್ಕಂಮಾರುನುಮನುಕೊಳರಪ್ಪವರೀ ಮುಂಜೇಶ್ವ ರದೇವರ ಪುನಃ 


ಪ್ರತಿಷ್ಠೆಗೆಯ್ದವಿತು ಪಲಮನೆಯ್ದುವರ್‌ (ಬಳ. 711 (6). wo. 
೩3-೯; 1009). ೭. ಒಯ್ಕಾರ : ಒನಪು; ವಿಲಾಸ: ತವೆ ಸಾವತ್ನಿ 
ಮರಾಟ ಸಾಲ ಮಧುಪಾನಂ ಬೇಟದಾ ಜಾರಿದೇನಿವಹು ಮಾಡುವ 


ಮಾಟ, 7 . ಇಂತೆಲ್ಲ ಮುಂ ಸವಿಯಾಗಂತ್ಮದಿ ಕಪ್ಪವೈ (ಸೋಮೇಕ- ೨9) ; 
ನಾಟಿ ನಲಿದುದು ಚಿತ್ತವೀ ನಟನಾಟಕನೆ ಸಿಕ್ಕಿಸುವ ಬಗೆಯಲಿ ಮಾಟ 
ಮಕರಿಸಿ ಕಾಣಲಾದಂಡು ಮತ್ತೆ ಮಾಯೆಯಲ್ಲಿ (ಕ್ರಳುಂ' ೩-೩. 
೮. ಪ್ರಮಾಣಬದ್ಧವಾದುದು ;  ಔಚಿತ್ಯಪೂರ್ಣವಾದುದು : 
ವ್ಯಾಯಾಮಕ್ಕೆ ತಕ್ಕಂತೆ ಮಾಟವಾದ ಎದೆ ಮತ್ತು ನಡು (ರುಣ: ೩); 
ಅವರ ವ್ರೆಶಿಯೊಂದು ಅಂಗವು ಮಾಟವಾಗಿ ಸುಂದರವಾಗಿ ಸದೈಢಮಗಿತ್ತು 
(ಕೇ, 0೦). €- ರೀತಿ; ಬಗೆ; ವಿಧಾನ: “ವಿಧಿಃ, ವಿಧನಂ. 
ವಿದಥನೀಯಂ, ವಿಧಾನಂ, ಈ ೪ ಮಾಟಂ” (ಕಾಕಕ್ಕ. ೨೨೦); ಎನ್ನ 
ಮಾಟ ಕುರುಡ ಸಭೆಯಲ್ಲಿರ್ದು ನಗೆಯ ನಕ್ಕಂತಾಯಿತ್ತು (ಕೋಳವೂ. 
ಹಲವು ಬಗೆಯಂ ಮಾಡಿ ಬೆಂದ ಕುಂಬಳಕಾಯ ಕೆಲವ 
ನಾಲ್ಕೆಂಟು ಮಾಟದ ಕೊಣಬ ಮಾಡುವುದು (ಸೊಕಾ: 5-89); ಎತ್ತ 
ಬಲರ್ಸುಜನರೆಲೆ ಪಾರ್ಥ ಕಪಟಿಗಳ ಚಿತ್ರದೊಳ್ಳುದುಗಿರ್ದ ಮಾಟಮಂ 
ಜಣ. ೨೪-೩೬). ೧೦. ಹಡವಳಿಕೆ ; ಆಚರಣೆ; ವರ್ತನೆ: 
ನುಡಿಯೊಂದು ಮಾಟವೊಂದೆನಿಸಿದ ಮಾನವಂಗೆನನೆ ದೇವಿ ಹಸಾದಮನೇಕೆ 


೭೦೪೫ 


18 


402 


ಮಾಟಕೂಟ್ಯ 
ಮಾಡಿದಳ*: (೫೭೧. ೨೬೦); ಒಲವಿಲ್ಲದ ಪೂಜೆ ನೇಹವಿಲ್ಲದೆ ಮಾಟ 
ಆ ಪೂಜೆಯೂ ಆ ಮಾಟವೂ ಚಿತ್ರದ ರೂಪು ಕಾಣಿರಣ್ಣಾ (045. ೦೬); 


ಭೂತದಯೆಯಿಲ್ಲದನ ಮಾಟಂ . , . ಪ್ರವರ್ಧನೆವಹುದೆ ಲೋಕದೊಳು 
(014. ೩೭-೩೪). ೧೮- ಕಣ್ಕಟ್ಟು; ಇಂದ್ರಜಾಲ : ತಲೆ ನೆಲದೊಳು. 
ರುಳ್ಳೊಡಂ ಮೆಯ್ಯಲಿಯೊರ್ವಂ ಪಿಡಿದು ತಲೆಯನಿಟ್ಟಟ್ಟೆಯೊಳಗ್ಗ ಲಿಸಿದ 
ಮುಳಿಸಿಂ ಮಾಟದ ತಲೆಯಿಟ್ಟುಡುವನನಿನಿಸು. ಫೋಲ್ತನುಗೆಯ್ದಂ 
(ಕಶಥಾ, ೦೦-6೩) ; ಭವದೀಯ ಪ್ರಸಾದದಿನೆನಗೆ ಬಲ್ವಲಮಪ್ಪ ಬವರ 
ಮಿಲ್ಲದಾವನಾನುಮೊರ್ವಂ ಮಾಯಾವಿಯ ಮಾಟಮಕ್ಕುದುದು. ಕಾರಣಂ 
ಬೇಗಂ ಬಿಜಯೆಂಗೆಯ್ದುಮು (ತರಾಮು. ೯-00 5). ೧೨. ಕೃತಕ 
ವಾದುದು: ಕೃತ್ರಿಮವಾದುದು : ಮಾಟದ ಮುಡಿಯಂತೆ ಕಟ್ಟಿದ 
ಪಲ್ಲಂತೆ, ಯೆ ಕಣ್ಣಂತೆ . .. ಮರುಳ ಕೋಡಿನಂತೆ (ರರ್ನಾಮ್ಸ.೪೪)- 
೧೩. ಮಂತ್ರತಂತ್ರಗಳಿಂದ ಇತರರಿಗೆ ಕೇಡನ್ನು ಬಯಸ ಮಾಡುವ 
ಹಿಂಸಾಕರ್ಮ : ಅಭಿಚಾರ : ದಾಯಾದಿಗಳು ಮಾಡಿಸಿರುವ ಮಾಟದ 
ದೆಶೆಯಿಂದ ಮೂವರು. ಮಕ್ಕಳಿಗೂ ಒಂದೇ ಸಾರಿ ಪಾಯಿಲೆಯಾಗಿದೆ 


(ಶಂಜರಂ- ೩೯); ಈ ಅಯೋಗ್ಯದೊರೆಗೆ ಮಾಟವನ್ನು ಮಾಡಿಸಿಯೋ 
ವಿಪವನ್ನಿಡಿಸಿಯೋ ಕೊಲ್ಲಿಸಿದರೆ. ಮುಂದೆ ಇಮ್ಮಡಿರಾಜಒಡೆಯರಿಗೆ 
ಪಟ್ಟವಾಗುವುದು (೩೩. ೩೬)- 

ಮಾಟಕುಟಿಲ, ಮಾಟಕುಟ್ಲೆ ಎ ಅಭಿಚಾರಕ್ರಿಯೆ ; ನೀನು ಮಾಟ_ 
ಕುಟೆಲಗಳನ್ನು ಬಲ್ಲೆಯಾ ? (ಕರಕ. ೪೭); ನಮ್ಮ ತಂದೆ - . . ಕುಡಿನ 
ಯಕ್ಷಿಣಿಯ ಜೊತೆಯಲ್ಲಿ, ತನಗೆ ಜಯವಾಗಲೆಂದು, ಮಾಟಕುಚ್ಲೆ 


ನಡೆಯಿಂಸಿದನಂತೆ (೪ರ: 8೪). ಮಾಟನೋಟ ಎ. ಇತರರ ಕೇಡನ್ನು 
ಬಯಸಿ-ಅಭಿಚಾರಕ್ರಿಯೆಯನ್ನುಮಾಡುವ ದುಷ್ಟೆ: ತಾಟತನುಯಿವನಲ್ಲ 
ಜಗದೊಳು ಕೂಟಸಾಕ್ಷಿಯ ಪೇಳ್ವನಲ್ಲವು ಮಾಟಪೋಟನು ಅಲ್ಲ ಇವನಿಗೆ 
ಸಾಟಿ ಯಾರಿಲ್ಲ (ಕಮತ- ೦೦೯). ಮಾಟ ಮಾಡಿಸು ಎ ಮಾಯಾಮಂತ್ರ 
ಗಳಿಂದ ಇತರರಿಗೆ ಕೆಟ್ಟದಾಗುವಂತೆ ಮಾಡು; ಅಭಿಚಾರ ಮಾಡಿಸು : 
ಅವನಿಗೆ ಆಗದವರು ಬೇಕಾದಷ್ಟು "ಮಾಟ" ಮಾಡಿಸಿದರಂತೆ (ಸನ್ಮೊರೆ- ೧೯೭); 
ಮೋಹನನ ಮೇಲೆ... ಮಾಟ ಮಾಡಿಸಿ ಆಗಲೇ ಕೆಲವು ತಿಂಗಳುದವು 
(ಕಂತಕಂ 0೭೬). ಮಾಟಿಮಾಡು ಎ ೧, ಕಣ್ಯಟ್ಟುಮಾಡು ; ಇಂದ್ರ 
ಜಾಲವನ್ನು ಹೂಡು : ಆ ದಂಡೆಯು ಮಾಟ ಮಾಡಿದಂತೆ ಕ್ಷಣಕ್ಷಣಕ್ಕೆ 
ಬದಲಾಗುವ ಹಾಗೆ ಅಜಗೆ ಕಾಣಿಸಿತು (ಮೂಂಯ. ೬-೦೫); ಮಂತ್ರಿ 
ಗಳೇನು ಮಾಟಮಾಡಿ ಆಹಾರ ಒದಗಿಸೋಕೆ ಸಾಧ್ಯವೇ ? (ತರೋ: 0). 
೨. ಮಂತ್ರತಂತ್ರಗಳಿಂದ ಇತರರಿಗೆ ಕೇಡುಂಟುಮಾಡು; ಶೂನ್ಯ 
ಮಾಡು : ಕೇರಳದ ಮಾಂತ್ರಿಕರು ಮಾಟ ಮಾಡುವುದರಲ್ಲಿ ಹೆಸರುವಾಸಿ 
ಎಂಬ ಭಾವನೆ ಇದೆ (ರ). ಗ 

[< ಮಾಡ್ಕು./ ಮಲ. ಮಾಟ್ಬ, ಮಾಜ 

ಮೊಟ್ಟ 'ಮಾಡ್ಕೆ' ನೋ. 


; ತುಳು. ಮಾಟ] 


ಮಾಟಕ (ನಾ). ಕಣ್ಮಟ್ಟು ಮಾಡುವವನು; ಐಂದ್ರಜಾಲಿಕ : ನೋಟಕ, 


ಬೂಟಕ: ಮಾಟಕ ಏನೇನೋ ಮಾಡ ಸೂತ್ರವ ಹಿಡಿದು ರಂಗವ ತುಂಬಿದೆ 
ಹೇ ಧೀರನು ! (ಸೂರ್ಯ: 6-೭)- [ಮಾಟ ---ಇಕ್ಕ) 

ಮಾಟಕೂಟ, (ನಾ). [ವೀಶೈ] ಸೇವಾಕಾರ್ಯದಿಂದ ಹೊಂದುವ 
ಸಂಯೋಗ: ಮಾಟಕೂಟವೆಂಬ ಕೀರ್ತಿಗೆ ಸಿಲುಕಿ ಜಂಗಮವೆ ಲಿಂಗವೆಂಬುವ 
ಮಜ'ದೆಯಲ್ಲಾ (ಅನತಂ- ೨೨೪-೦೦೦1 
ನೋಟಕೂಟ ಪ್ರಭುದೇವರಿಗುಯಿ: ಭಾವಕೂಟ ಅಜಗಣ್ಣಂಗಾಯಿತ್ತು 
(ಶುಶತಿರೇ- ೨- ೭೭-೦೩) ; ನಿನ್ನ ಮನದಲಿ ಮಾಟಕೊಟದ ಬುದ್ಧಿ 
'ಮಮಕರಿಸೆ ನನ್ನ ಹಸು ಹಂದುಂಡಿತು (ಶ್ರಕುೀ- 34-40): 'ನೋಟಕೂಟ' 
ಪರಾ. (ಮಾಟ, 4 ಕೂಟ] 


ಮಾಟಕೂಟ ಬಸವಣ್ಣಂಗಾಯಿತ್ತು 


ಮಾಟಕೂಟ್ಮ 


ಮಾಟಕೂಟ್ಯ (ನಾ). ಅಂದವಾದ ಗೋಪುರ, - ಶಿಖರ ಅ ಮಣ್ಮಿಂದಂ 
ಬಳಸಿಯುಂ ಕೋಂಟೆಯಂ ಮಾಡಿ ಮಾಟಕೂಟಪ್ರಾಸಾದಸಓಿತೆಂ ಪೊಬಲಂ. 
ಮಾಡಿ (ಸಣ. ೦೮೬-೭); ಮದಿಲ ಮಾಳಿಗೆಗಳ ಮಾಟಕೂಟದ ಶಾಲೆ 
ಗಳೊಳ್‌ ಕೂಡೆ ನಿಂದು ನೋಡಲ್‌ ನೆರೆದ ಪ್ರರಜನದ ಸಂಭ್ರಮಂಗಳಿಂ. 
(ಶಂಭು. *-೩೯) ; ತೋರಣಧ್ವೆಜ ಮಾಟಕೂಟಗಳ ಚಾರುಹರ್ಮ್ಯದ 
ಶೋಭೆ (ಣಳ್ಳಳಾ. ೩೦-೨); ವಿಸ್ತರದೆರಾಜಭವನದೆ ಮಾಟಕೂಟದಯುತ 
ಸ್ತಂಭದಿಂದೆಸೆವ ಸಭೆಯ ನವರತ್ನದ ಗಭಸ್ತಿಗಳ  ಕೋಟಾವಲಯದ 
ಮಣಿಪುರಮಂ . . , ತೋಜಾ (ಕೈವಿಂರಾ- ೨೪-96). 
[ಮಾಟ 4 ಕೂಟ್ಯ./ತಮಿ. ಮಾಟರೂಟಮ್‌ ಹಡಿಮನೆ] 
ಮಾಟಗಾತಿ (ನಾ), ಮಂತ್ರತಂತ್ರಗಳನ್ನು ಬಲ್ಲವಳು ; ಮಾಯಾವಿ: 
ನನ್ನನ್ನು ಮಾಟಗಾತಿಯೆಂದು ಕರೆದಿರುವಿರಿ (ಕೆರುರಿ, ೩೩) : ನೀವು ಬಂದಾ 
ಗಲೇ ಗೊತ್ತಾಯಿತು. ಇದೆಲ್ಲಾ ಆ ಮಾಟಗಾತಿಯ ಮಾಯ ಅಂತ 
(89೨ರ. ೩೨)- 


[ ಮಾಟ ----ಕಾತ್ಮೀ ] 

ಮಾಟಗಾರ (ನಾ). ೧. ಇಂದ್ರಜಾಲವಿದೆಯನ್ನು ಬಲ್ಲವನು ; ಐಂದ್ರ 
ಜಾಲಿಕ ; ಸಹನಿಯೂ ಅಂಕಿಸಂಖ್ಯೆಗಳ ` ಮಾಟಗಾರ ' ನೆಂದು ಖ್ಯಾತಿ 
ವೆತ್ತ ಗಣಿತಶುಸ್ತ pA ಶ್ರೀನಿವಾಸರಾಮಾನುಜನ್‌ ಎಂಬಾತನೂ ಇಬ್ಬರೂ 
ಕೂಡಿ ಕಲಿಯುತ್ತಿದ್ದರು (ಸಕ್ಕ. ೩೦) : ಬಿಳಿಯ ಮರಳು ಮಾಟಗಾರನ 
ಅಪ್ಪಣೆಯಂತೆ ಅಪ್ಸರೆಯರು ನೆಯಿದ ಅಮೃತದ ಜನುಖಾನದಂತೆ 
ತೋರುವುದು (ವಣ. ೧೯). ೨. ಮಾಟ ಮಾಡುವವನು: ' ಮಾಟ 


ಗಾರಿಕೆ' ಪರಾ [ ಮಾಟ್ಕ 4 -. ಗಾರ ( ಆ _ ಕಾಣ) 
ಮಾಟಗಾರಿಕೆ (ನಾ). ೧. ಇಂದ್ರಜಾಲ ; ಗಾರುಡಿ: (8). ೨. ಮಾಟ 
ಮಾಡುವುದು ; ಅಭಿಚಾರಕ್ರಿಯೆ : ನನ್ನ ಶಕ್ತಿಯ ವೈಭವ ತಡೆಯದೆ 


ನೀನು ಮಾಟಗಾರಿಕೆ ಮಾಡಿರುವೆ! (ಅಕ್ಕಮ್ಮ. ೫೬), 
[ ಮಾಟಗಾರ + —|%ಕ] 
ಮಾಟಗಾರ್ತಿ (ನಾ). ಎ ಮಾಟಗಾತಿ : (೪). 
[ ಮಾಟಗಾರ 4 --ತ್ಮಿ ( 2. ಇಇತ್ತಿ )) 

ಮಾಟಗೂಲಿ (ನು). ಮಾಡಿದ ಕೆಲಸಕ್ಕೆ ಕೊಡುವ ಕೂಲ್ಲಿ-ಮೆಜೂರಿ : 

ಗೌಡರು . . . ನಾನೆ ಮಾಟಗೂಲಿ ಕೊಡುತ್ತೇನೆ ಎಂದು ಅಲ್ಲಿಂದ ಮನೆಯ 

ಹಾದಿ ತುಳಿದರು (೧0೧: ೧). [ಮಾಟ್ಯ -- ಕೊಲಿ, ) 
ಮಾಟಮಾಯ " ಮಾಯ ' ಪರಾ. 


ಮಾಟೆ 
ಮಾತರ (ನಾ). ೧. ವ್ಯಾಸನ ಹೆಸರುಗಳಲ್ಲಿ ಒಂದು. ೨. ಬ್ರಾಹ್ಮಣ; 
ಸೂರ್ಯನ ಸೇವಕವರ್ಗದಲ್ಲಿ ಒಬ್ಬ: “ಮಾಠರಃ- . . 
ಪಾರಿಪಂರ್ಶ್ವಕಾಃ-ಪಾರ್ಶ್ವದೊಳಗಿರುವ ಅಂಗದೇವತೆಗಳ ಹೆಸರುಗಳು * 
(ಸದ್ಯಾ ೩೨): ೪. ಒಂದು ಗೋತ್ರದ ಹೆಸರು: ನಾನು... 
ಮಾತರಸಗೋತ್ರದ ಕಲ್ಪಶಾಬೆಯ . 
[ಸಂ.] 
ಮಾಳಾಪತ್ರ (ನಾ). ಮಠದ ಉಸ್ತುಮಾರಿ; (8)- 'ಪಾರುಪತ್ಕ' 
[ಆ ಸಂ ಮಾಠಪತ್ವ ] 
ಮಾಡ್ಕ. ಮಹಡಿ. ಮಾಟ್ಕ, ಮಾಡ್ಕ. ಮಾಡ್ಕು (ನಾ). ೧. ಉಪ್ಪರಿಗೆ 
ಮನೆ: ಭವನ; “ಹರ್ಮ್ಮ” (ತತುಸಿ- $- 11, ೩೭) ; ಚರಿಗೆದೊಕ್ಕಾಗ 
ಳೊರ್ವಳ್‌ ಏವ್ಯಸ್ತಿ« . . - ತನ್ನ ಮಾಡಕ್ಕೊಡಗೊಂಡು ಪೋಗಿ ಕಾಲಂ 
ಕರ್ಚಿಯರ್ಚಸಿ ಗುರುಭಕ್ತಿಗೆಯ್ದು ವಂದಿಸಿ (ತತ್ಕಾರಾ- 6೯-೨೪); ಪಿರಿಯ 
ಮರಂಗಳೆ ದಮಾಡಮಾಗೆ ಪೊಳೆವೆಳದಳಿರ್ಗಳೆ ಸೆಜ್ಜೆಯಾಗೆ . ೬ * ಪಣ್ಣಲ 
ಮೆತ್ತಿದ ಬೋನಮಾಗೆ ಸಿರಿಯ ಮದಿಮೆಯಂ ಮೆಆೆಯಲೇನಾರ್ತುದೊ. 
ಬನದೊಳಿರ್ಪಿರವಾ ಪಾಂಡವರಾ (ಜಿಕ. ೭-೨೮). ೨. ಮನೆ ; ನಿವಾಸ: 


* ೬ ಬ್ರಾಹ್ಮಣನು 


(gin. ೦೬), 


ಹೋ. 


25 


0 


36 


ಮಾಡ್ಕ 


ರತ್ನಗ್ರೀವನೆಂಬೊರ್ವಂ . . . ತನ್ನೊಂದೇಖುಂಜಸದೆಸಕದಿಂ ದೆಸೆವಳರ್ಗೆ 
ಪೊಸಮಾಡಮಂ ನೇರ್ಪಡಿಸುತುಂ. (ಕಾಕುಕ್ಕ- ೭೪-೨೪). “ಮಾಡಗೆಲ' ಪರಾ. 
೩. ಮನೆಯ ಮೇಲಿನ ಉಪ್ಪರಿಗೆ, ಅಂತಸ್ತು : ಬೆಳೆವ ಕಾಂಗಿನ 
ಗೊನೆ ತಳ್ತೆಆಗಿರೆ ಮಾಡದೊಳಲ್ಲಿಯೆ ತಿಜ್‌ದುಕೊಳಲೈಿಂಬನೆಸರಮೆಸೆದು 
ದುಪವನಂ (ಊಕಣ. ೩-90) ; ಮುಗಿಲೇಆಯ ನೆಟಕ ನೆ. ಡುತ್ತಿರ್ಪರು. 
ಮಂಗಿಲಂ ಮುಟ್ಟುವ ಮಾಡದೊಳಿರ್ಪರು (ಕಾ. ರೇ. ೨34-00) ; 
ನೆಲೆವನೆಯ ಮಾಡದಲಿ ರತ್ನಾದಳಿಯ ನುಣ್ಛೆಳಗಿನಲಿ ಹಂಸೆಯ ತುಳಿಯ 
ಮೇಲ್ವುಸಿನಲಿ ಪವಡಿಸುವೀಕೆ . . , ಈ ಕಲುನೆಲದೊಳೊಣಗಿದಳೆನುತ 
ಮಜುಗಿದನು ಧರಣೀಶ (ಕುಷ್ಕಾಕ- ೪-40). ೪. ಮನೆಯ ಇಳಿಜಾರಾದ 
ಛಾವಣಿಯ ತುದಿ.- ಸೂರಿನ ಕೊನೆ ; "ಮಾಡಸಂದಿ' ಪರಾ. ೫. 
(ಬಾಗಿಲಿನ) ಚೌಕಟ್ಟು : "ಬಾಗಿಲುವಾಡ' ಪರಾ. ೬. ಗುಡಿಸಲು | 
ಜೋಪಡಿ. ೭. ಹೆಣವನ್ನು ಕುಳಿತಿರುವ ಸ್ಥಿತಿಯಲ್ಲಿ ಹೊತ್ತೊಯ್ಯು 
ವುದಕ್ಕೆ ಅನುಕೂಲವಾಗಿರುವಂತೆ ಮಾಡಿದ ಚಟ್ಟ ; ಸಿದಿಗೆ, 
ವಿಮಾನ : ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದೆ ದಾವೆ ಐದು ಹೆಣನು 
೬೬ ಹೆಣನೂ ಬೇಯದು ಕಾಡೂ ನಂದದು ಮಾಡ ಉರಿಯಿತ್ತು. 
(ಅವತು. ೭-೨೬) ; ಹೊತ್ತು ಬಹ ಮಾಡದೊಳಗಿಹ ಪೆಣನತ್ತಲತಿದೂರದೊಳ್ಳು 
ಕಾಣುತ ಚಿತ್ತದೊಳೆಗದು ಕೃತಕರಬವೆ:ದಲಾದು ಗಹಗಹಿಸಿ (ಯಿ. 13-80). 
೮. ದೇಗುಲ (? ) : ಸೀಮೆ ಮೂಡಾಯ್ತೊಅಕಿಎ. ತೆಂಕಾಯ್ಭಟುರನ 
ಮಾಡಮೆ ಪೇರೋಣಿಎ ಸನ್ಹು (ಕ: 1೪. ಎರತೊ. ೬೦-೬೬; ಸು. 600). 
ಮಹಡಿ: ೩. ಹೋಗಿ ನೋಡಲಾಗಿ, ಬಿನ್ನುಹೋದ ದೊಡ್ಡ ಮಹಡಿಯ 
ಕಂಡು ಬಂದಿತು (ಠೇನೀಣಿ. ೩1) ; ಮಹಡಿಯ ಮೆಟ್ಟಲುಗಳನು ಶುಚಿ 
ಗೈವಂದು ಮೇಲಿನಿಂದುಡುಗುವರು (ಇಕಾಶ-೨೦- ಐ. ಮಾಟ್ಕ; ೯, (?)` 
ಟಕಾರಕ್ಕೆ ಡಕಾರಂ , , . ಮಾಟ-ಮಾಡ ; ಲಕುಟ-ಲಗುಡ (153. ೨೩೩ 
ಕ್ರೋ) ; ಮಾಟ, ಮಾಡ (ಕಣ್ಗಳು. ಊ ಶ್ರೋ) ಮಾಡಿ : ೩. 
ಮಾಡಿವೇಣಯೆಟ್ಸರಿ ಗವಾಕ್ಷಡೆಡೆಗೈದಿದೆಳು ವಹಿಲದಲಿ (6 ೫5: 30; 
ಮಾಡಿಯ 'ಮೇಲೆ ಮಲಗಿರುವ ಮಲ್ಲೈಯ್ಯ ಓಲೆ ಬಂದಾವೇ ಓದೇಳೋ 
(ಹಟ: ೩೬). ಮಾಡ್ಕು; ೨. ಅವರು... ಮಾಡಿನ ಹೊರಗೆ 
ಹೋಗಿ ಕುಳಿತರು (ಮೂರುರಾ 5): ೧೦. ಮನೆಯ ಮೇಲುಛಾವಣಿ ; 
ಸೂರು : ಮಾಡು ಸಿಕ್ಕದಲ್ಲಾ ಮಾಡಿನ ಗೂಡು ಸಿಕ್ಕದಲ್ಲಾ (ಫ್ಯಕಂದ: ೦-೩೪ 
ಸಲ್ಲಿ); ಮಾಡುಗಳ ಮೇಲೆ ದಾರಿವಾಳಗಳು ಗುಬ್ಬಳಿಸುತ್ತೆಲೂ ಇವೆ 
(ತೆಕ್ಕಿರ- ೦-೩): ಮಾಡಿನ ಹೆಂಚುಗಳ ಮೇಲೆ ನೆಟ್ಟ ದೃಷ್ಟಿಯಿಟ್ಟು ಯೋಚಿಸ 
ತೊಡಗಿದೆ (ಸೀತಾರ- ೩೩)- ೧೧. ಚಾಚಿದ ಭಾಗ; ಹರಹು; ಸಾಕಷ್ಟು 
ಒಳಗಿನ ತನಕವೂ ಮೇಲಣ ಬಂಡೆಯ ಮಾಡು ಚುಚಿದ್ದು। ದರಿಂದೆ ಆ ತಾವಿ 
ನಲ್ಲಿ ನೂರಾರು ಮಂದಿ ಕುಳಿತಿರುವಷ್ಟು ಜಾಗ ಕಾಣಿಸಿತು. (ಮೂಕ. ೩೭). 
[ದೇ.8 ತಮಿ. ಮಾಟ. ಮಾಟಿ; ಮಲ, ಮಾಡ ; ತುಳು. ಮಾಡ್‌. 
ಮಾಡು ; ಕೊಡ. ಕೋಲಾ. ಮಾಡಿ; ತೆಲು. ಮಾಡುಗು, ಮಾಡುವು,/ 
ಮರಾ. ಮಾಡಾ./ ಸಂ, ಮಾಡಿ) 
ಮಾಡ್ಕ, ಮೂಂಟೆ, ಮಾಟಿ. ಮಾಡ್ಕು (ನಾ). ೧. (ವಸ್ತುಗಳನ್ನು 
ಇಡಲು ಅನುಕೂಲವಾಗುವಂತೆ) ಗೋಡೆಯಲ್ಲಿ ಮಾಡಿದ ಗೂಡು : 
ಬನಮೆಂಬ ಮದನನೃಪನರಮನೆಯೊಳ್‌ ಪೊಶ್ತಿಸಿದ ದೀಪಮಾಲೆಯ 
ಮಾಡಕ್ಕನುರೂಪಮಾಗಿ ಪಣೆಯಿಂ ಕೊನೆವರೆಗಂ ಪೂತುವರರೆ ಚಂಪಕನಿಕರಂ 
(ತಂತ್ರಿ. ೩-೩9); ಮಹಾಯಾನದಲ್ಲಿ ಚಿತ್ರ ಮತ್ತು ಮೂರ್ತಿಗಳಿಗೆ ಅವಕಾಶ 
ಪೊರೆತಪ್ಪರಿಂದ ಬದಿಯ ಅಂಕಣಗಳಲ್ಲಿ ಮಾಡಗಳನ್ನು ಕೊರೆಯುವ ಮತ್ತು 
ಹೆಚ್ಚು ಹರವಾದೆ ಒಳಗೋಡೆಗಳನ್ನು ನಿರ್ಮಿಸುವ ಅವಶ್ಯಕತೆ ಉಂಟಾಯಿತು 
(ಕೋ. 3, 0೯) ; ದೇವರ ಮಾಡದಲ್ಲಿ ಗಂಗಾಜಲನಿದೆ ನೋಡು. 
(ಮುತ್ತೈದೆ. ಲ). ೨. ರಂಧ್ರ; "ಮಾಡಬಲೆ' ಪರಾ. 


ತೊತ್ತು; 


ಮಾಡಗುಳ್ಳು 


ಮಾಂಟೆ: ೩. ಗವಿ; ಗುಹೆ: ಮಾಂಟೆಯಲ್ಲಿದ್ದ ಹುಲಿಯೂ ಇದರ ಗರ್ಜನೆಗೆ 
ಮಾರುತ್ತರವಿಶ್ಚಿತು (ಶರಾಠ, ೫0) ; ಸುತ್ತಲೂ ಹತ್ತಾರು ನಡೆಗಳಲ್ಲಿ ಹುಲಿ 
ಗಳ ಮಾಂಟೆಗಳು ಇದ್ದವು (ಕಲಸ. ೬೫): ಮಾಟೆ; ೩. ಬೆಟ್ಟದ 
ಮೈಯಲ್ಲಿ ಮಳೆ ಬಿದ್ದು, ಬಿದ್ದು, ನೆಲ ಮಾಟೆಯ ಹಾಗೆ ಕಾಣಿಸಿದರೆ 
ಅದೊಂದು ಆಶ್ಚರ್ಯದ ಸಂಗತಿಯಲ್ಲ (ಮೂಕಿ, ೩). ಮಾಡ್ಕು; ೧. 
ಅಚ್ಚು ಕಾಣದ ಆ ಗ್ರಂಥವು ಗಚ್ಚುಹಾಕಿದಂತೆ ಗಣೇಶನ ಮಾಡಿನಲ್ಲಿಯೇ 
ಕುಲಿತಿತ್ತು (ಕುಂಗಾಪು- ೦೩); ಇದನ್ನು ಮನೆಗಳೆ ಮಾಡುಗಳೆಲ್ಲೂ ಸೇತುವೆ. 
ಗಳಲ್ಲೂ ಉಪಯೋಗಿಸುವುದೇ ಹೆಚ್ಚು (ಕಂಕೋ- 27, ೪೪). 
[ದೇ.॥ ಮಲ. ಮಾಳ ; ತುಳು. ಮೂಟೆ; ಕೊಡ. ಮಾಳಿ, ಗೊಂಡಿ, 
ಮಾಂಡೊ ; ಕುರುಖ್‌. ಮಾಣ್ಮಾ) 
ಮಾಡಗುಳ್ಳು (ನಾ)- (2): ಪಿತ್ತಾಶಯವು ಆಕಾರದಲ್ಲಿ ಮಾಡಗುಳ್ಳಿನ 
ಹಾಗೆ, ಬಣ್ಣ ಕಪ್ಪು (ಮುಂಬದಿ. ೬-೩೦೦) - [₹?) 
ಮಾಡಗೆಲ (ನಾ). ಮನೆಯ ನೆಕ್ಕ ; ಬಲಂವೃದ್ಧ ರಾಶ್ರೆಯೊಳೆತ್ತ ಬೀಳು 
ತೇಳುತ ಪೋದಪೆ ಮಾಡಗೆಲದಲಿ ಮಲ! 


ನ (ತವೂಸಾಂ- ೦೬-೪೪). 


[ಮಾಡ್ಕ 4 ಕೆಲ] 
ಮಾಡಬಲೆ (ನಾ). (ಕರಾ) ಸಣ್ಣ ಸಣ್ಣ ರಂಧ್ರಗಳುಳ್ಳ ಬಲೆ. 
[ಮಾಡ್ಕ 4 ಬಲೈ] 
ಮಾಡವೃಕ್ಷ (ನಾ). ಒಂದು ಬಗೆಯ ಮರ: ಬಗನಿ: "ಮಾಡ 
ದ್ರುಮಃ - ಮಾಡವೃಕ್ಷ” (೬4ರ: 3). [ಸಂ.] 
ಮಾಡವೆಟ್ಟು ` ಪಾಡುವೆಟ್ಟ ನೋ, 


ಮಾಡಶಾಲೆ' (ನಾ). ಭವನದ ಹೆಚಾರ, - ಮೊಗಸಾಲೆ : ಆಶಾಕರೀಂದ್ರೆಂ 
ಗಳ್ಳೆಂದು ಸುಪ್ರತೀಕಪತಿ ಸಮೆಯಿಸಿದ ಏಶಾಲಕ್ರೋಡಶಾಲೆಗಳಿನಿಸಿದ 
ಚೆಂಬೊನ್ನ ಕಲಶದ ಮಾಡಶಾಲೆಗಳುವುಂ ನೋಡಿ (ಕಾಂಕಿಪು- ೩-೦೯ ವ)- 
[ಮಾಡ್ಕ 4 ಶಾಲೈ] 
ಮಾಡಸಂದಿ (ನು). ಅಕ್ಕಪಕ್ಕದಲ್ಲಿರುವ ಎರಡುಮನೆಗಳ ಸೂರುಗಳ 
ಅಂಚುಗಳ ನಡುವಿರುವ ಕಿರಿಯ ಓಣಿ : ಹಿತ್ತಲುಕಡೆಯ ಹಿಂಬಾಗಿಲು 
ತೆಗೆದು, ಮೌಡಸಂದಿಯ ಕಡೆಗೆ ಕೈದೋದಿದಂತೆ ಮಾಡಿದಳು (ನುಲಿ. ೬೩6) 
[ಮಾಡ್ಕ ೬ ಸಂದಿ ( ಸಂದ್ಮು)] 
ಮಾಡಾಟ (ನಾ). ಕೆಲಸವನ್ನು ನಿರ್ವಹಿಸುವಿಕೆ: 
ಬಡಗೀ ಮಾಡಾಟ (ಗಾರೆ): [ಮಾಡ್ಕು 4 ಆಟ] 
ಮಾಡಿ, ' ಮಾಡ್ಕ' ನೋ. 
ಮಾಡಿ, (ನಾ). ಬಂಡಿ; ಗಾಡಿ; ವಾಹನ : “ ಮಾಡಿಯಿನರ್ಲ ಬಂಡಿ 
ಯೆಂದು ತಿಳಿಗೆ” (ಭಾರಂ. ೩೯). [.-ತೆಲು. ಮಾಡಿ] 
ಮಾಡ್ಕಿ (ನಾ)- ತೆಂಗಿನ ಮರದಿಂದ ಒಸರುವ ಒಂದು ಬಗೆಯ 
ಮಾದಕರಸ, . ಸಾರಾಯಿ : ಭಂಡಾರೀ, ಹಳೆಪೈಕರು ವನಾಂತಾದವರು 
0ಗಿನಮರಕ್ಕೆ ಕಚ್ಚುಹಾಕಿ ಮಾಡೀರಸವನ್ನು 'ತೆಗಿಯುವರು (ಕಥಾಗ- ೩೪) - 
[-ಮುರಾ. ಮಾಡೀ] 
ಮಾಡಿಕೆ (ನಾ). ನಿರ್ವಹಿಸಿದುದು; ಮಾಡಿದುದು; ಕಾರ್ಯ: 
ಮಾತಿನಲ್ಲಿ ಮಾಡಿಕೆಯಲ್ಲಿ ಅವನ ಕೀರ್ತಿ ಗುಡಿಗಟ್ಟುತ್ತಿತ್ತು (ವಾರೋ8- 103); 
ಮನೆಸ್ಸು ಮಾತು ಮಾಡಿಕೆ ಎಂಬವು ಶ್ರಿಕರಣಗಳಷ್ಟೆ (ನಾಠೋ2- ೨೩೪) . 
[ಮಾಡ್ಕು 4 - ಇಕೆ] 
ಮಾಡಿತು. ಮಾಡಿತ್ತು (ನಾ). ಕಾರ್ಯಗತಗೊಳಿಸಿದುದು : ಯಿಂತೀ 
ಧರ್ಮ್ಮಮನಜುವರ್ಗ್ಗಾವುಂಡುಗಳಜುವಣಮನಪರೆಯ ಮತ್ತರಿಂಗೆ ಹಣ 
ವೊಂದು x x xರಳೆ ಮತ್ತರಿಂಗೆಯಡ್ಡವಂ ಮಾಡಿತಕ್ಕೆ ನೋಡಿಕೊಂಡು 
ಸ್ಮಧರ್ಮ್ಮದಿಂ ಪ್ರತಿಪುಳಿಪರು (ಕೊಲ್ಕಾಣ- ೦೩-೯೦; 1366) ; ನೋಡಿತೆ 
ಮಂಗಳಂ ನೆನಪೆ ಮಂಗಳಮಿರ್ದೆಡೆ ಮಂಗಳಂ . , . ಮಾಡಿತೆ ಮಂಗಳಂ 


ದಣೀ ಹೇಳಾಟ, 


೭೦೪೭ 


10 


೩8 


40 


ಮಾಡು, 


(ಕಶಾಶ. ೩)- ಮಾಡಿತ್ತು: ಮಾಡಿತು, ಮಾಡಿತ್ತು (ಕಣು. 93 ಕ್ರಯೋ)- 
[*ಮಾಡ್ಕು) 
ಮಾಡಿತ್ತು "ಮಾಡಿತು' ನೋ. ಸ 
ಮಾಡಿಮನೆ, ಮಹಡಿಮನೆ (ನಾ). ಅಂತಸ್ತುಳ್ಳ ಮನೆ: ಉಪ್ಪರಿಗೆ 
ಮನೆ : ರಸ್ತೆಯ ಕೊನೆಯಲ್ಲಿ ಕಾಣುವ ಮಾಡಿಮುನೆಯೇ ನ ಮ್ಮದು (ಊಂ). 
ಮಹಡಿಮನೆ ; ಅವರೋ . . , ಮಹಡಿಮನೆಯಲ್ಲಿ ಅಟ್ಟಹಾಸದಿಂದ 
ನಲಿಯುತ್ತಿದ್ದಾರೆ (ಮುಂಗಾಮು- 006)- [ಮಾಡ್ಕಿ ( ಆಮಾಡ್ಯ) .. ಮನೆ] 
ಮಾಡಿಸು, ಮಾಡ್ಸು(ಕ್ರಿ). ೧. ಏನನ್ನಾದರೂ ಕಾರ್ಯರೂಪಕ್ಕೆ ತರಿಸು; 
ತೊಡಗುವಂತೆ ಮಾಡು ; ಬೀಡುಬಿಡುಎಂಬು ಕದಳಿ ತೆಂಗಿನ ತಾಣಂ 
ಜುಣಿಂ ನೀರ್ದಾಣಮೆಂಬೆಡೆಯಆದಂಂ ಮಾಡಲ್‌ ಮಾಡಿಸಲ್‌ ಪಡೆ 
ಮೆಚ್ಚಿ ನೀಂ ಬಲ್ಲೆ ನೀಂ ಮೆಚ್ಚೆ ಹರಿಗೆ ಕೇಲಾನೆ ಬಲ್ಲೆಂ (ತುಕಾ. ೩-0? 
ಮಾಡಿದೊಡಂ ಮೆಚ್ಚಿದೊಡಂ ಮಾಡಿಸಿದೊಡಮಮಿತಸೌಖ್ಯಮೆನೆ. ಕೆಮ್ಮನೆ 
ಕೆಟ್ಟೋಡದೆ ಜಿನಪೂಜೆಗಳಂ ಮಾಡದೊಡಂ ನೋಡಿ ಪಡೆಯೆಮಂತ್ರಮ 
ಸುಖಮಂ (ನುಶ. ೧-೪): ೨. ಜರುಗಿಸು ; ನಡೆಯುವಂತೆ ಮಾಡು; 
ನೆರವೇರಿಸಿ: ಅವರ್ಗೆಲ್ಲಂ ಸಂಸ್ಕಾರವಿಧಿಯಂ ನಾನೆ ಪಕ್ಕದೊೊಳರ್ದು 
`` ಮಾಡಿಸುವೆಂ (ಶುಶರಾ- 0೪-೮ 8); ಅಭಿಷೇಕವನು ಕೌರವರಾಯ ಮಾಡಿಸಿ 
ಪತಿಕರಿಸಿದನು. ಕುಂಭಸಂಭವನ (ಕುಪ್ಯಾಕ್ರೋ- ೦ ಸೂಕ); ಭೂಲೋಲ 
'ಚಾಮರಸೇಂದ್ರ ವಿವಾಹವ ಲೀಲೆಯೊಳಗೆ ಮಾಡಿಸಿ (೪052. 4-೦೦), 
೩. ಕಟ್ಟಿಸು; ನಿರ್ಮಾಣಗೊಳಿಸು ; ನಿರ್ಮಿಸು : ಪೊಲೆಕೇಸಿಅರಸರ 
x x೫ ಮಾಡಿಸಿದ ದೇಗುಲ (ಎಳ. ೪11, ಕ೫೦- ೧೦-೬ ತು. 6601); 
ಅರಸನುಮಾತನ ಮಾತನೊಡಂಬಟ್ಟು ಸ್ವಯಂಬರಸಾಲೆಯಂ , ಮಾಡಿಸಿ 
ಅರಸುಗಳ್ಳಿಲ್ಲಂ ಬಟ್‌ಯನಟ್ಟಿ ಬರಿಸೆ (ಕಕ್ಮಾಕಾ- ೪0-೨೪); ಜಿನೇಂದ್ರರುಂದ್ರ. 
ಮಂದಿರಮನೆದೊಂದನೀ ದೊರೆತು ವರಾಡಿಪೆಂ (ಅಂಥ್ರ.೪-೬೬) ; ಪ್ರುಜಾಪಾಲಂ 
. ಜಲಕೇಳಿನಿಮಿತ್ತಂ ಕ್ರೀಡಾಸರೋವರಮಂ ಮಾಡಿಸಿ ನೀರಂ ತೀವಿ 
(ಶಂತ50,. ೦೨೩-೦೪). ೪. ಒದಗಿಸು; ಉಂಟುಮಾಡು: ತೊಡೆ. 
ದಡದಡಿಸೆ ನಡೆಗೆಟ್ಟು ಕಬಲುಲಿಗೆ ಬಬ್‌ಸಲ್ವ ಕಳಹಂಸಮಂಡಲಕ್ಕಯಶಮಂ 
ಮಾಡಿಸಿಯಂಂ (ಗದಂಣ: ೩) ; - ಬಿರುದರ್ಗರಿದೆನಿಸುವ ಬಾಧೆಯಂ. 
ಮಾಡಿಸುವಂ (ಛರರ್ತಿನು. 3-೬೭): ' ಮ೦ಂಗರಸರ ಕಾವ್ಯಗಳ ಪರಿಚಯ 
ಮಾಡಿಸದೆ. ಪ್ರೌಢವಿದ್ಯಾರ್ಥಿಗಳನ್ನು ಆಶ್ರಮದಿಂದ ಕಳುಹಿಸಿಕೊಡುತ್ತಿರಲಿಲ್ಲ 
(ಕೆಂಗಾಳ್ಕೆ. ೪)... ೫. ಸಿದ್ಧಪಡಿಸು ; ಸಜ್ಜುಗೊಳಿಸು : ಕೊಂಡವ 
ತೋಡಿಸಬೇಡ ಶುಷ್ಕವ ಸುಟ್ಟು ಕೆಂಡದ ಮಾಡಿಸಬೇಡ ಖಿಂಡೇಂದುಶೇಖರ 
ಕಣ್ಣಿಚ್ಚಿನಿಂದೆನ್ನ ಗಂಡನನುರುಹಿದಂತುರುಹು ( ಹೋಶತೆ 5-೭ y- 
೬. (ಧಾನ್ಯವನ್ನು) ಶುದ್ಧಗೊಳಿಸುವಂತೆ ಮಾಡು; ಹಸನು 
ಗೊಳಿಸು ; ಕೆಲಸದವಳೆ ಕೈಯಲ್ಲಿ ರಾಗಿಯನ್ನು ಮಾಡಿಸಬೇಕು (644). 
ಮಾಡ್ಸು : ೨. ರಿಶ್ಯಶ್ರಿಂಗಮಹಾರಿಸಿಯಂ ತಂನಲ್ಲಿಗೆ ಬರಿಸಿ ಪುತ್ರ 
ಕುಮೇಷ್ಟಿಯಂ ಮಾಡ್ಸಿ (8: 1, 38-೩; 186)- ಐ ಈ ಧಾತುವು 
ಅನೇಕ ನಾಮಪದಗಳ ಮಂದೆ ಸೇರಿದಾಗ ಬೇರೆ ಬೇರೆ ಅರ್ಥ 
ಗಳನ್ನು ಕೊಡುತ್ತದೆ: ಉದಾ : ಊಟಮಾಡಿಸು, ಒಡವೆಮಾಡಿಸು 


ಇತ್ಯಾದಿ. [ಮಾಡ್ಕು 4 - ಇಸ್ಮು]. 

ಮಾಡ್ಕು (ಕ್ರಿ). ಮಾರ್ಪ, ಮಾಳ್ವ, ಮುಬ್ಬ (ಭೂತಕೃ). ೧. 
ಏನನ್ನಾದರೂ ಎಸಗು ; ಕಾರ್ಯರೂಪಕ್ಕೆ ತರು: "“ಮಾಡು-. 
ರಣೇ, ಕಂಡ್ಯವಿಶೇಷೇ ಚ ಗೂಟ” (ಕನಾ) ; ಕೇಡಡಸಿದೊಡಂ. 


ಬಗೆಯುಂ ಕೂಡದು ಕೂಡಿದುದುಮಟಿದು ಏಪರೀತಮುಮಂ ಮಾಡುಗುಂ 
(ಊಂ: €-೩ಐ) ; ಶ್ರೀಮಶು ಕಲಿದೇವರ್ಗ್ಗೆ . . . ಪುಬ್ಟವಾಕ್ನುವ 
ಗಡುಗೆಯಂ ಕುಡುವ ಜಪಂ ಮಾರ್ಪ್ಪವರ್ಮೂವರು (ಗೌಣ. 134, 
388-0೭7 1148) ; ಸುಕೃತೆದುಷ್ಕತಛೋಗವದು ಮಾಡಿದರಿಗಪ್ಪದು 


ಮಾಡ್ಕು 


ಖೇದ ನಮಗೇಕೆ (ಕುಠ್ಮಾರ್ರೋ. 0-00); ಮಾಡಿದ್ದು ಣೊ ಮಹರಾಯ 
(ಉಕ). ೨. ನಡೆಸು ; ಜರುಗಿಸು ; ನೆರವೇರಿಸು : ಪ್ರಶಸ್ತದಿವಸವಾರ 
ನಕ್ಷತ್ರಮುಹೂರ್ತದೊಳೆ ಮುಂಜಿಬಂಧನಕ್ರಿಯೆಯಂ ಮಾಡಿದ ಬಬ್‌ಕ್ಕೆ 
(ಶಕ್ಕಾಣಾ, ೬4-೨೦); ಮಾಟ್ತಿಂ ಮನೋಹರಮಪ್ಪಂತು ವಿವಾಹಮಂಗಳಮಂ 
(ಕಾರಾ ೨-೫೪) ; ವೇದೋಶ್ಸವಿಧಿಮಾರ್ಗದಲಿ ಮಾಡಿದರಮಲಮಖಪುರುಷ 
ಪ್ರತಿಷ್ಠಕವ (460. ೦-೬-೪೨): ೩, (ದೇವಾಲಯ. ಮುಂತಾದುವು 
ಗಳನ್ನು) ಕಟ್ಟಿಸು; ನಿರ್ಮಿಸು: ಮೆಟುವಿಡುವಿನೊಳಿನ್ನ ವಿಮಾನ 
ಸಮಾನಮಪ್ಪ [ದೇಗು]ಲಮಂ ಮಾಡಿ (3. x1, ೨೨-4; 897): 
*ೌಶಳಾದಿ ದೇಶಂಗಳುಮಂ ರಾಜಧಾನಿಗಳುವುಂ ಸಮಕಟ್ಟಿ ಪುರಂಗಳನಾದಿ 
ಬ್ರಹ್ಮನ ಬೆಸದೊಳು ಮಾಡಿ ಪುರಂದರವೆಸರಂ ಪಡೆದಿಂದ್ರಂ  ಪೋದಂ. 
(ಕಾಥಂಪು- ೩೬); ಮಾಡಿದ ತೋರವೆಟ್ಟುಗಳ್‌ ಪೊಸಮನೆ . . . ಎಂಬೆಸಕ 
'ಮನಾಳ್ಸು ಪೂಗಣೆಯನಿರ್ವ ಫೊಬಲ್ಲೆ ಣೆಯಾದುದೀ ಬನಂ (¥n- ೦೦೦). 
೪. ಸೃಷ್ಟಿಸು ; ರಚಿಸು; ಜಗತ್ವಹಂಟದ ಮಾಡ ಆ ಜಗದಲ್ಲಿ 'ಜೀವ 
ರೂಪಿಂದ 'ಬಳಿಸಂದನೆಂದು ಹೇಳುವ ಶ್ರುತಿಯಂತಿರಲಿ (9ವರೆ- ೩-೦೦) ; 
ಒಮ್ಮೆ ಸಂಹರಿಸುವನು ಸೃಜಿಸುವನೊಮ್ಮೆ ಮಾಡುವನೊಮ್ಮೆ ಕೆಡಹುವ 
ಬೊಮ್ಮಮುಖ್ಯರಿಗಳೀಯಲಾಅದು ಕಪಟನಾಟಕವು (1. ೨೩-೦೭) ; 
ನಾ ಪದವಿಟ್ಟು ಕಡಿತದೊಳಿ* ಬರೆದು ಮಾಡಿದ ಕೃತಿಯಲ್ಲಿ (ತೋಶತ: ೧-೨೦ ) 


೫. ಉಂಟಾಗಿಸು ; ಒದಗಿಸು ಮನಕ್ಕಾಹ್ಲಾದಮಂ ಮಾಲ್ಟ 
ತತ್ನತಿಯಿಂ ನೆಟ್ಟನೆ ಸಾರಮಾದುದು ಗಡಂ (ಳ್ಳ. ೨-೩ಟ) ; ಸಮ್ಮಕ್ತ್ವ 


ಮಾರ್ಗಮಂ ಕೇಳ್ದು ಮನೋಮುದದಿಂ ಕೈಕೊಳು ನಿನಗದು. ತುದಿಯೊಳು 
ಮಾಡುಗುಮನಂತಮುಕ್ತಿಶ್ರೀಯಂ (ಸುಳುಮಾ. 3-೩6); ಪಂಚೇಂದ್ರಿಯಂಗಳ 
ವಿಷಯಮವ್ಪ ಶಬ್ದ ಸ್ಪರ್ಶ ರೂಪ ರಸ ಗಂಧಂಗಳೊಳ್ವಂ ಶ್ರೋತ್ರೇಂದ್ರಿಯ 
ಮೊಂದಲಲ್ಲಿಯೆ ಶಬ್ದ ಮುಖದಿನಭಿವ್ಯಕ್ತಿಯಂ ಮಾಬ್ಬ *ವಿಮಲಸ್ವರೂಪೆಗೆ 
* ಎ ಎ ನಮಸ್ಕರಿಸುವೆ (ಕತರ. ಶೀ, ೧ನ್ಮೂ). ೬. ಆಚರಿಸು; 
ನಡೆಮಕೊಳ್ಳು ; ವರ್ತಿಸು : ಕೆಲವಂ ಬಲ್ಲವರಿಂದ ಕಲ್ಲು ಕೆಲವಂ 
ಶಾಸ್ವ್ರಂಗಳಂ ಕೇಳುತಂ ಕೆಲವಂ ಮಾಬವೆರಿಂದ ಕಂಡು... ಸರ್ವಜ್ಞ 
ನಪ್ಪಂ ನೆರಂ (ಕೋಮೇಕ- ೧) ; ವಚನಿಸಿ ಮಾಡದಿಹ ಬಾಹಿರರು ನಾವಲ್ಲ 
(ಉಾಪಾಲ್ರೋ- 0-90) ; ಮಾಡಿದವರ ಪಾಪ ಆಡಿದವರೆ ಬಾಯಲ್ಲಿ (ಗಾಲ). 
೭. ಸಾಧಿಸು; ಸಿದ್ಧಿಯನ್ನು ಹೊಂದು: ಕೊಳಚೆನೀರೊಳಗಾಳುತೇಳುತ 
ಜಲಧಿ ಕಾಲ್ವೊಳೆಯೆಂಬ ಭಂಡರ ವಜಳಿದು ಮಾಡುವುದೇನು (ಕುಮ್ಮಾರ್ರೋ, 
3-೫) : ಮಾಡದ ಮಾಟವ ಮಾಡಿ ನೀ ಮುನ್ನೊಂದು ಕೋಡಗವನು 
ಬೀಳಲೆಚ್ಚ ಪಾಡನೆನ್ನೊಳು ತೋಜ್‌ಸು (ಶೋಷಕ ೩೯-೩೦) ; ಒಳೆಗಿದ್ದೆನ್‌ 
ಇಲ್ಲರೆಂದಾರಯ್ದ ದೇನ್‌ ಮಾಲ್ಟ್‌ ? (8ಕ್ಕತ್ಕಾ- ೦-೫). ೮. (ಧಾನ್ಯ 
ವನ್ನು) ಶುದ್ಧಪಡಿಸು : ಹಸನುಮಾಡು ; ಪಾಡುವರ' ಕೆಲರು 
ಪೆರ್ಮೊಜದೊಳಕ್ಕಿಯನಿಕ್ಕಿ ಮಾಡುವರ್‌ ಕೆಲರು (ರೋಜತ, 6-೭೦). 
೯. ಸಲ್ಲಿಸು; ಅರ್ಪಿಸು: ನಿರ್ಮಲಪಂಚಪದಾಸ:ಚಾರ್ಯಪದಕ್ಕಾಂ 
ಪಂಚವಿಧೆವಿರಾಜಿತ ಮುಷ್ಟಿಯೊಳಭಿವಂದನೆಯಂ' ಮಾಳೆ ಸ್ಲಂ (ಇರು. 0-0. 
p ಈ ಧಾತುವು ಅನೇಕ ಶಬ್ದಗಳ ಮುಂದೆ ಸೇರಿದಾಗ ಸಂಯುಕ್ತ 
ಧಾತುಗಳ ರೂಪವನ್ನು ಪಡೆದು ಬೇರೆ ಬೇರೆ ಅರ್ಥಗಳನ್ನು 
ಕೊಡುತ್ತದೆ. ಉದಾ: ಅಭ್ಯಾಸಮಾಡು, ನಿಮ್ಮಂತೆ ಮಾಡು, 
ಪ್ರಭುಮಾಡು, ಹಣಮಾಡು ಇತ್ಯಾದಿ. 
[ದೇ.॥ ಮಲ. ಮಾಡು ; ತುಳು. ಮಾಡಾವು. ; ಕೊಡ. ಮಾಡ್‌] 

ಮಾಡ್ಕು ' ಮಾಡ್ಕ ' ನೋ. 

ಮಾಡ್ತು ' ಮುಡ್ಕ ' ನೋ. 

ಮಾಡುಗೇಡಿ (ನಾ). ಕೆಲಸವನ್ನು ನಿರ್ವಹಿಸದೆ ಇರುವವನು ; ಕೆಲಸ 
ಗೇಡಿ : ವಾಡಬೇಕಂದದ್ದನ್ನು ಮಾಡದೇ: ಬಿಡುವ ಮಾಡುಗೇರಿಯಾಗಿ 


೩೦. 


46 


೭೦೪೮ 


ಮಾಣ್‌ 


ದ್ವಾನೆ ಅರ್ಜುನ (ಕಾಕರ- 0೦೦) - [ಮಾಡು + ಕೇಡಿ] 
ಮಾಡುವೆಟ್ಟ, ಮಾಡವೆಟ್ಟು. ಮಾಡುವೆಟ್ಟು, (ನಾ). ಕ್ರೀಡೆಗಾಗಿ 
ರಚಿತವಾದ ಬೆಟ್ಟ ; ಕೃತಕಾದ್ರಿ: ರತಿದೇವಿ" ನರಿದಾಡುವೆ ಮಾಡು 
ವೆಟ್ಟದುನ್ನತಜಘನದ ನೀಚನಾರೆ (ಕಂಠಂ, 38-48).  ಮಾಡವೆಟ್ಟು: 
ನುಣ್ಮಳಲ ಮಾಡವೆಟ್ಟಿನೆ ಪೆಂಹಿನ ವಿಚಿತ್ರದ ರಚನೆಯಿಂದಿರ್ವ ವಸಂತ 
ಮಂಟಪದ ಸೊಂಪಂ ಕಂಡು (ಕಂಪಕ. 4-೦೯ ನ). ಮಾಡುವೆಟ್ಟು ; 
ಬೆಳ್ವೆಳಗನುಗುಳ್ವೆಳಿವುತ್ತಿನ ಮಾಡುವೆಟ್ಟುಗಳಿಂ ವಿರಾಜಿಪುದ್ಯಾನಮಂ 
- - ಅವಲೋಕಿಸುತ್ತುಂ ಮೆಲ್ಲಮೆಲ್ಲನೆ ಬರಿವರೆ (ಉರಿ: ಊಂ ಈ); 
ನೋಡಿದಂಗನೆಯರ ಕ ಎನೆಗಳುಡುವೆ ಮಾಡುವೆಟ್ಟುಗಳ ಕೋಡು 
ಗಳೋ ಭುಜಗಳೋ (ಕುಂಡ೫0- ೨೨೨೪). [ಮಾಡು 4 ಬೆಟ್ಟ) 
ಮಾಡುವೆಟ್ಟು. ` ಮಾಡುವೆಟ್ಟ ' ನೋ. 
ಮಾಡುವೊಚ್ಚ (ನಾ). ಕೃತಕವಾಗಿ ಹರಿಯುವಂತೆ ಮಾಡಿದ ನದಿ.- 
ಹೊಳೆ: ತುಂಬಿ ತುಳ್ಳುಡುವ ವಖಡುವೊಚ್ಚಗಳ ಕೋಡುವ ನೀರ್ಗಳ 
ನೀಂಟಿ ಮಿಂದು ಮುಚ್ಕಾಡಿ ಬಬಲೈಯಂ  ಕಳೆವರಾವಗಮಿಟ್ಟಳೆಮಲ್ಲಿ 
ಬಟ್ಟೆಗರ್‌ (ಕರ್ಮಾನಂ- ೩೫ ಕ್ರಯೋ)- [ಮಾಡ್ತು 4 ಪೊಚ್ಚ) 
ಮಾಡುಹ (ನಾ). ಮಾಡುವ ಕ್ರಿಯೆ: ಮಾಡುವಿಕೆ: ವಿವಾದಮಂ 


ಮಾಡುಹವುಂ ನುಡಿಯದಿರುಹವು ವಿಸ್ಮಯವಿಲ್ಲದಿರುಹನು ಇಂತಿಹವು 
ಸ್ನೇಹವಿಲ್ಲದ ಜನರ ಲಕ್ಷಣವೆಂದಜ್‌ವುದು (ಹೊತತ. ೩೦೩-೦೪); ಹೆಸರಿನಲ್ಲಿ 


ಮಾಂಸವ ಮಾಡುಹ (ಬಸೂ, ೨). 
ಮಾಡ್ಸು " ಮಾಡಿಸು" ನೋ. 
ಮಾಣ್‌, ಮಾಣು (ಕ್ರಿ). ಮಾಣ್ಣ (ಭೂತಕ್ಕ). ಮುಣ್ಟ. ಮಾಬ 

(ಭವಿಕೃ)- ಮಾಂದ್ಕು- ಮಾಡ್ಕ (ಭೂತನ್ಯೂ). ೧. ನಿಲ್ಲಿಸು: ಬಿಟ್ಟು 

ಬಿಡು: ತ್ಯಜಿಸು ; ಮಾಣಿಸಿದೊಡೆ ಮಾಣದೆ. ರಪಣದುಂ ತೋಲ್‌ಯು 

ಮೊತ್ತೆಯನುಗ್ಗ ಡಿಸಿಯಂಮಾಡಿಮೆನೆ (ಕಂಕಣ. ೭-೬ ವ); ಲಿಂಗಾರ್ಚನೆಯ 
ವಸರಕ್ಕೆ ಜಂಗಮ ಮನೆಗೆ ಬಂದರೆ ಲಿಂಗಾರ್ಚನೆ ಮಾದು ಜಂಗಮಕ್ಕೆ 

ಇದಿರೆದ್ದು ವಂದಿಸಿ ಭಕ್ತಿಯ ಮಾಡಬಲ್ಲಾ ತನೆ ಭಕ್ತ (ಅರತ. 399-00೦3); 

ಕಾಳ್ಕಿಚ್ಚಿನಿಂ ಬೇವಂಗೆ ತಂಪಿನ ಸೋನೆಯ ಮಳೆಯಾಗುತ್ತೆ. ಮುಣ್ಟರೆ 

(೧4ರ. ೪-೬೦). ೨. ನಿಲ್ಲು; ನಿಂತುಹೋಗು ; ಸ್ಮಗಿತಗೊಳ್ಳು : 

ಈ ತಪದ ಧರ್ಮದ ಫಲಮಿಲ್ಲಿಯಿ ಪ್ರತ್ಯಕ್ಷಮಾಯ್ತುನ್ನುಂ" ಮುಂದೆ ಪಿರಿ 

ದಾಗದೆ ಮಾಣದು (ಎಸ್ಮಾ ೭೬೯೨೨೬); ಮುನಿದೃಂದಾರಕವಂದ್ಕ ನಿಮ್ಮ 

ಚರಣಾಂಭೋಜಂಗಳಂ ಕಂಡು ಕಣ್ಣನಿಗಳ್‌ ಮಾಣ್ಣಪುವಿಲ್ಲ ಕಾರಣಮಿದೇಂ 

(9೦೪: 8-9೩): ರಥಮಾಣೆಯಿಟ್ಟಂತೆ ಮಾಣೆ ಕಂಡು (634 ೯-0೬ ವ); 

ಗೊಹೇಶ್ವರನ ಲೀಲೆ ಮಾಖನ್ನಕ್ಕರ ಉರಿಯೊಳಗಣ ಕರ್ಪುರದ್ದತಿರಬೇಕು. 

ಕಾಣಾ (8ಿರಶಂ. 33೦-೦೦೧). ೩. ಸುಮ್ಮನಿರು ; ನಿಷ್ಕ್ರಿಯವಾಗು ; 
ಸುಮ್ಮನೆ ಉಳಿ: ಮಾಣಲಿನ್ನೆನಸುಂ/ ಬರದು ನಿನ್ನೊಳಾತ್ಮಹಿತಮಂ 
ನಿಶ್ಚೈಸು (ಅಂತ್ರ: ೨೭೮); ಮರನುಳ್ಳನ್ನಕ್ಕರ ಎಲೆ ಉಲಿವುದ ಮಾಬುದೆ 

ಶರೀರ ಉಳ್ಳನ್ನಕ್ಕರ ವಿಕಾರ ಮಾಬುದೆ. (೪580. ೦೦೭-೫6); 

ಮಾಜಾಂತವರ ನುಂಗದೆ ಮಾಣ್ಣೆನಾದರೆ. ದಿವಿಜಪತಿತನಯಂಗೆ ತಾ 

ಜನಿಸಿದವನಲ್ಲ (ಕುವ್ಮರ್ರೊ:: ೪-೬) ; ಗಾವಿಲಂ ಕಜುಬಿಂ ಪೇಟಸ್ಟೊ ದು 
ನಿಷ್ಮುರೋಕ್ತಿಯಂ ದೇವರ್ಗೆ ನಿವೇದಿಸುವುದನನುಚಿತಮೆಂದು. ಮಾಣ್ಬಿವೈಸೆ 

(ಉಮುಕ್ಕ: ೨೯-೦೩). ೪. ತಡಮಾಡು ; ಸಾವಕಾಶಮಾಡು ; ತಂಗ[ಯ] 

ಮಾಣ್ಣುದರ್ಕವಂ ಮೊಲಗಿ ಸಿಡಿಲ್ದದೊಂದು ಸಿಡಿಲೇಟಕ್ಸಿಯಿನೆಯ್ದರೆ ವಂದು 

(ಅಹಂ: ಎ೩). ೫. ಇಲ್ಲವಾಗು ; ನಿವಾರಣೆಯಾಗು ; ಪರಿಹಾರ 

ವಾಗು : “ಮಾಣ್‌-ನಿವಾರಣೇ” (ಕತರ) ; ಮದನನ ಕಾಯ್ದು ಮಾಣ್ಣೆ 

ಸರಸೀರುಹಜನ್ಮನ ಮೆಚ್ಚು ತೀರ್ಗೆ (ಕತ: 8-60) ; ಹಲವು ಗುಜುಗುಜು 
ಮಾದು ಕಂಡೆವು ಬಳಕ ಕಾಣೆವು ಕೇಳಿದೆವು ಮೇಣ್‌ ಕೆಲರು ಕೇಳ್ವವು 


[ಮಾಡು 4 -ಷ್ಯ (ಇ-ಪ್ಪ)] 


ಮಾರ್‌ 


ಇದ್ದೆಎರೆವೆಂದೆಂಬ ನುಡಿ ಬೇಡ (04 36-89) ; ಏತೆಅದಲಿ ಮಾಣ್ಮಪುದು 
ನಿನ್ನಾಯಾಸೆ ನಾ ತಂದುಕೊಡುವೆ. ನಿನ್ನವನ (ರೋತಕ. ೨೪-೨೨). 
೬. (ರೋಗ ಮಂಂತಾದುವು) ಗುಣವಾಗು ; ವಾಸಿಯಾಗು : 
ಕೇಳ ಜೀವಸಂಬೋಧನೆಯಂ ಬೇಗಂ ಮಾಣ್ಣುಂ ದುಸ್ನಹರೋಗಂ 
(4ರುಶ: ೦-೩೦) ; ಜೀರಿಗೆಯನ್ನೂ ಬೆಲ್ಲವನ್ನೂ 
ಕೊಡಲು ಶೀತಜ್ವರಂ ಮಾಣಏುಂ (1ಳಳ್ಳಿ. ೬)- ೭- (ತೆರಿಗೆ ವಸಂತಾದು 
ವುಗಳಲ್ಲಿ] ರಿಯಾಯಿಶಿ ತೋರು : ವಿಕ್ರಮಪರದ ಬ್ರಹ್ಮಪುರಿಯ 
ನಾ[ಲ್ವ]ತ್ತಿ ರ್ವ್ವರ್ಗ್ಗೆ ಸುಂಕಮಂ ಮಾಣ್ಣು ಮಾಡಿದ ಮಾರ್ಗ್ಗಮೆನ್ನೆನೆ 
(1. ಸ)-1 6-೬ ; 2001). ೮. ತೆಪ್ಪಿಹೋಗು ; ಕಳೆದುಕೊಳ್ಳು : 
ಹೀನಬಲನನಧಿಕಬಲಂ ತೊತ್ತಟದುಟ್‌ದನೆಂಬ ಲೋಕದ ಪಲ್‌ ಪೊರ್ದದೆ 
ಮಾಣೆಂ ಧರ್ಮಯುದ್ಧ ದೊಳೆಸಗಿಂ (84: 09-003) ; ನೀ ನಾನೆಂಬುದು 
ಮುದು ತಾನೆಯಾಗಿ ಸಾಧ್ಯವಾಯಿತ್ತು (ಕನತಂ- ೨0೯-೯೩೮) ; ಪೊಂದುವ 
ಪುಟ್ಟುವಾರ್ಜಬರಿಣುದುದೆ ವರ್ತಿಸುತಿರ್ಪ ದಂದುಗಂ ಮಾಂದಂದು (ತ್ರ ಫಿ: 
9-60). ೯. ತಪ್ಪಿಸಿಕೊಳ್ಳು : ಜಾರಿಕೊಳ್ಳು ; ನುಣುಚಿಕೊಳ್ಳು : 
ಭದ್ರಂಗೆ ಕುಡಲ್ವೇಡಿರ್ದ ಕೂಸನೆನಗೆ ಮದುವೆಯಾಗೆಂಬುದುಂ ಭದ್ರನುಂ 
ನಂದಂಗೆಂದು ಬಳೆಡ ಕೂಸೆನಗೆ ಮೊಅಕೆಯಲ್ಲಳೆಂದಿರ್ವರಂಪೋರೋರ್ವರ 
ಮೇಲೆ ನೆವಮಿಟ್ಟು ಮಾಣ್ತುದುಂ (ಸುಳುತಾ: ೭43 ವು. ಓಲಿ, (ಮಾತು, 
ಶಪಥ ಮುಂತಾದುವುಗಳನ್ನು) ಮಾರು; ನಡೆಸದಿರು ; 
ಈಡೇರಿಸದಿರು : ವನಮುಂ ಕೇಳ್ಮುವು ಭೂತಮ್ಯಯ್ಲೂಮಲ್‌ಗುಂ 
ಕೊಟ್ಟಿರ್ದುದಾನೇತಜ್‌ಂದೆನಗಿಂ ಮಾಣ್ಬುದು ಸೂಲ (ಶುಶಕಾ- ೫-೩೪) ; 
ನುಡಿವುದಲಸೊಳ್‌ ತೊದಳ್ನುಡಿದರೆಂದೊಡಮಿಯದೆ ಪೂಣ್ಣ ಪೂಣ್ಮೆ 
ವಾಣ್ಣೊಡಮಿಬ್‌ನಲ್ಲಿ ಮೆಯ್ದೆಗೆದರೆಂದೊಡಮುಮ್ಮನೆ ನಾಣ್ಣುವಂ 
(6೫. 00-೬)- ೧೧. ಹೊಳಪು ಕಡಮೆಯಸಗು ; ಮಸು 
ಕಾಗು ; ಮಂಕುಗು : ಮಾಣ್ಗುಟಃದರ ಮೆಯ್ವೆಳಗೆನೆ ಕಣ್ಣಳ್‌ 
ಕೋರೈಸೆ ತೊಳಗಿ ಬೆಳಗುತ್ತಂ ಮುಂದಣ್ಕಾಗಿ ನಡೆದು ನೃಪನರ 
ಜಾಣ್ಗೊಂಡೆ -. ನಿಜಪ್ರಗಲ್ಪವಚನದೆ: ನುಡಿದರ್ಳ , (ಕರಂಣ. ೬೬೦)- 
೧೨. ಮೆರೆ; ವಿಜೃಂಭಿಸು : ಅಮಿತತೇಜನುಪವನದೊಂದೆಡೆಯೊಳ್‌ 
ಬೀಡುವಿಡುವುದುಂ ಶ್ರೀವಿಜಯಂ ಬಂದನಿದಿರಂ ಹಿಮಾಂಶುಗೆ ಮಾದಿರ 
ದಿದಿರಪ್ಪ ತೆಜಿದಿನಂಬುಧಿಸಲಿಲಂ  (೫ತಿತ್ಯಿ. ೫-೩೭) ; ವರಸೌಧಾಗ್ರ 
ಮನೋಜಕೇಳಿವಿಲಸತ್ಕಾ ಂತಾಂಗಸೌರಭ್ಯಮಾಂತಾರುಹಸ್ತಿವಜದಾನಗಂಧ 
ರುಚಿಯುಂಡುತ್ಸಾಹದಿಂ ವಖಾಂದು ಪುಪ್ಪೆರಸಂಗೊಂಡುರೆ ಸೊರ್ಕಿ 
ರುಂಕರಿಪ ರೋಲಂಬಾಳಿಯಿಂ ರಾಜಿಕುಂ ತರಣೀಂದುಸ್ಫುಟವೀಧಿಯಿಂ 
ಯುವಜನಾಪಾಂಗಪ್ರಭಾಭಾಸುರಂ (ಹರೇ. 00-50). ಮಾಣು: 
೧. ಮಾಳವ ಮ್ನಾತಂ ಮಾಣು ಗೌಳ ತೇಹುಗುಡು ೩6. ೭) ; 
ತಾನಾಗಿ ಗಾಳಿವೊಲ್‌ ಬಂದ ಸುಖವೆ ಸುಖ ನೀನೆ ಕೈಬೀಸಿಕೊಳೆ ನೋವು 
ಬೆವರುಗಳೆ ಫಲ ಮಾಣು. ಮನದುಬ್ಬಸವ (ಹುಕುಳ- 
ಪಿ. ಅರಸನನುಜನೆ ಕುಡಿದ ನೆತ್ತರ ಬರಿಸುವೆನು ಮೂಗಿನಲಿ ಮಾಣೆ. 
ನುತರಿಯ ರಥದುರವಣೆಗೆ ಕರ್ಣನ ಸೂನುವಿದಿರಾದ (ತುವ್ಮಾಕೆ. ೨0-೬)- 
೩. ಚಕ್ರಚೀತ್ಕೃತಿ ಮದನೆಮಂತ್ರವೆನೆ ಮುಳಿದು ವನದೇವಿಯರು 
ಜಪವನೆಣಿಸದೆ ಮಾಣರೆನಸಿ ಜಾಟಳ ಮೆಲ್‌ದುವು (೫೫. ೩-೨೪); 


ಪುತ್ರಲಾಭಫಲಾಳಿ ದೊರಕದೆ ಮಾಣದಿದು ಠಾ ಸುಪ್ರಸಿದ್ಧದಲೆ (646೧. | 


9-೫0); ಎಲೆ ತರುಣಿ ನೀನೆನ್ನನೀ ಪರಿಯೊಲಿದು ಪಿಡಿದಪೆನೆಂಬ 
ಮನದಾ ಛಲಮಿದೇತಕೆ ಮಾಣು ನಾವಂಬರದ ಪಕ್ಷಿಗಳು (ಕಳೆ. ೨-೩೩). 
೪ `ಮನಸಿಜನ ಬಾಣದಲಿ"ಬಸವಳಿಯೆ ಬಿದ್ದುದು ಕ್ಷೋಣಿಯಲಿ ರೇತಸ್ಸು 

ಬಳಿಕನ್ನಕಾಣುತಲಿ ತನ್ನಾತ್ಮಪತ್ನಿಗದೆಯ್ದಬೇಕೆನುತ ಮಾಣದಾ ಪಾಂಚಾಲ 
ನೊಂದಜ,ಗೋಣಿನಲಿ ತಾ ಕಮಲದೆಲೆಯೊಳು: ಕ್ಷೋಣಿಪತಿಯದ ಕೊಟ್ಟು 


ಸಸಿನೀರಿನಿಂದೆರೆದು |' 


620): | 


೭೦೪೯ 


J 


40 


'ಮಾಣಿ 


ಕಳುಹಿದೊಡೆ (ಸಂಕತ- 0೩-೪) ; , ಮಾಣದೆ ಮಣಿದೀಪ್ತಿಯ' ಪಿಡಿದಾವುವ 
ತಾಣದೊಳಖಸಿ ನಂದನನ ಕಾಣದೆ ಕಂಗೆಟ್ಟು ಹೊರೆಳ್ಹಳು (ನೋಶತ, ೪-೭೪). 
೮, ನೇಣಿ ನಿರ್ಭ್ಭವದಂಗವ! ನಟಿಯ: ದನ್ನ! ಕ ಸಾಪುದಾದರೆ ಮಾಣದೈ 
(ಶ್ರಕು0- 00-08). ೧೩. ನಿರೋಧಿಸು ; ನಿಗ್ರಹಿಸು : ಪ್ರಾಣಾನಿಲಂ 
ಗಳಂ ಮಾಣಾತ್ಮನೆಂಬುದಂ ಜಾಣನಿಂದೂದುತಿಹ ವಾಸದುಸುರಂತೆ ಕಾಣಿ 
ಸುತ್ತೊಡಲೊಳೆಹವಾಗಿ (04೫: 1-೬-೦೨). ೧೪, ತಪ್ಪು; ಹೊರ 
ತಾಗು: ತೋಳನಾಗಿ ಪರ್ದಾಗಿ ಮಾಣದೆ ಕಾಗೆಯಾಗಿ ಮೇರ್ಣ ನವಿಲಾ 
ಗಿರೆಲೈ (ಕರಣ: 00-0೬8) ೧೫. ಸಾಧ್ಯವಾಗು ; ಶಕ್ಕವಾಗು (?) : 

ಪಟ್ಟಿ ಸ್ಪಿಣದೊಳಾರುಮಿಲ್ಲೆನಿಸಿ ತನ್ನೊಡನೆ ಪೊಜಮಟ್ಟು ವಲಳಪ್ರಜೆಗಳಿವರ 
ನಡೆಸಲ್‌ ದಿನಂ ತಟ್ಟಿತಲ್ಲದೆ ಮಾಣದು (ಕ್ಲಂಳ. ೪-೬೪). 


[ದೇ.8: ತಮಿ. ಮಾಣ". ಮಾಣು» ಮಾಳಿ; ತುಳು. ಮಾಣುವು. 
ಮಾನಾವ್ಯ ತೆಲು. ಮಾನ್ಯ. ಮಾನುಗು; ಮಾನುವು] 
ಮಾಣವ (ನಾ). ೧. ಹುಡುಗ; ಬಾಲಕ. ೨. ವಿದ್ಯಾರ್ಥಿ: ೫] 


ಮಾಣವಕ (ನಾ)- ೧. ಹುಡುಗ ; ಬಾಲಕ: “ವಟು ಮಾಣವಕಾರ್ಭಕ 
ಬಾಳಂ” (ನಸ್ತುಕೋ. ೫೪-೦೩); ಮಾಣವಕನತ್ತಣಿಂ ಕಾರ್ಯಮಂ ಬೆಸಗೊಂಡ 
ನೆಯಲ್ಲಿ ಮಾಣವಕನಂ ಕಾರ್ಯಮಂ ಬೆಸಗೊಂಡನೆಂದಾಯ್ದ್ರ (ಕರರ. 04 
ಕ್ರಜೋ) ; ಕಡುಹರಿಸವಡೆದು ಹೃದಯದೊಳಿನಿಸು . ದಬ್ಬುದಲೆಯಿಲ್ಲದೆ 
ನುಡಿಯುತೊಳ್ಳುಡಿಯ ನಸುನಗೆಯಿಡುವ ಮಾಣವಕನಂ ಕಂಡು [Co 
೨. ಶಿಷ್ಯ ; ವಿದ್ಯಾರ್ಥಿ: ಉಪಾಧ್ಯಾಯಂ ಮಾಣವಕನು 
ವೈದಮಂ ಪರಿಸಿದಂ (ತಶ್ಕಾತು. ೨೦೬ ಶ್ರಜೋ). ' ಹಿ, ಹದಿನಾರು, 
ಇಪ್ಪತ್ತು ಅಥದಾ ನಲವತ್ತೆಂಟು ಎಳೆಗಳ ಮುತ್ತಿನ ಹಾರ: 
“ದೇವಚ್ಛಂದಂ ಯಷ್ಟಿ ಶತಾವಚ್ಚನ್ನ 0 'ತದರ್ಧವದು ಮಾಣದಕು” 
(ಯಾಕೋ. ೬4): ನಾಣವಕಾರ್ಧಮಾಣವಕಂಗಳೆಬ ಪನ್ನೊಂದು . 
ನಾನಸರತ್ನಸುವರ್ಣಪದಕವಿರಚನಾದಿ ಭೇದದಿಂ . . . ಪಂಚಪಂಚಾ: N 
ಮಾಣಂಗಳೊಳಾದಹಾರಂಗಳುಮಂ - - - ಪಡೆದು (ಇ0ದು: ೪-೫೮); 
ಮಾಣವಕಮನೊಯ್ಯನೆ ಕಣ್ಮಾಣ್ಮಿಂ ಫೆಅನೂಂಕಿ ಗುರುಕುಜಾಗ್ರದೊಳಾದಂ 
ಪ್ರೇಣೊಂದಿಸಿ ಸೋರೆಯಕದೊರ್ವೇಣಾಕ್ಷಿ ಪಳಂಚದಲ್ಳಿಸುವ ಕಿನ್ನರಿಯಂ 
ಆ ಪ ೦0-9೪), ೪, [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ 
ತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಎಂಟನೆಯಂದಾದ ಅನುಷ್ಟುಪ್‌ 
ಎಂಬ ಆಜು ನ ಒಂದು ವೃತ್ತ : ಕಾಂತಶಶಿ ಪ್ಯೋಮಲಗಂ ಮತಾತಿರ 
`ಲಂತುಂ - - - ಮಾಣದಕೆಂ (ಭರೋ: ೨-೫0). ಹೆ [ಜೈನ] ನವನಿಧ 
ಗಳಲ್ಲಿ ಒಂದು: ಶ್ರೀಗೃಪದೊಳ್‌ ಪುಟ್ಟಿದ ಕಾಳ ಮಹಾಕಾಳ ನೈಸರ್ಪ 
ಪಾಂಡುಕ ಪದ್ಮ ಪಿಂಗಳ ಮಾಣವಕ ಶಂಖ ಸರ್ವರತ್ನಂಗಳೆಂಬ ನವನಿಧಿಗಳುಂ 
” (ಅಂಚ: ೦೫-೩ ಇ); ಕಾಳ ಮಹಾಕಾಳ ಪದ್ಮ ಪಾಂಡುಕ ನೈಸರ್ಪ ಮಾಣವಕ 
ಒಂಗಳ ಶಂಖ ಸರ್ವರತ್ನಂಗಳೆಂಯೊಂಬತ್ತುನಿಧಿಗಳುವುನನುಕ್ರಮದೊಳರ್ಟಿಸಿ 


ತಿ೬೫) 


(ಕುಂತ್ರಶ- ೬-090 2), "ನವನಿಧಿ' ಪರಾ. [ಸಂ.] 

ಮಾಣವ್ಯ (ನಾ). ಹುಡುಗರ ಗುಂಪು;- ಬಾಲಕರ ಸಮೂಹ: 
“ಮಾಣದ್ಮಂ . - - ಹುಡುಗರ ಗುಂಪು” (ಸ್ಕಾ. ೩೬): (ಸಂ. 

ಮಾಣಾಕೃ (ನು). ಶಿಷ್ಯ: ಗುಡ್ಡ: ಶ್ರೀ ವೆಟ್ಟೆಡೆಗುರದಡಿಗಳ್ಮಾಣಾ 
ಕೃರ್ತಿಬ್ದ ಇನ್ನಿಗುರವಡಿಗಳೂ ನ ಕಾಲು: ಕೆಯ್ಮಾರ್‌ (ಕ. ೫, ಆ; 
ho. [5 ಸಂ. ಮಾಣವಕ] 

ಮಾಣಿ (ನಾ). ದಿ. ಹುಡುಗ ; ಬಾಲಕ: “ವಟು ಮಾಣದಕಃ 


ಈ ೨ ಮಾಣಿ” (ಹಡಡು. 66-4೩೪) ; ತನ್ನೋರಗೆಗಳಪ್ಪ ಪಲಂಬರ್‌ 
ಮಾಣಿಗೆ [೫೫ ಮಕ್ಕ]ಳ್ಳೆರಸು ಪೋಆವೊಬಲೊಳ್‌ ' ಬಟ್ಟಾಡುತ್ತಿರೆ 
(ತತ್ಮಾರಾ, ೬೩-೨೨), ;: ವಿದ್ಯಾಭ್ಯಾಸಂಗೆಯ್ದು ಬಂದಲ್ಲದೆ ನಿಮ್ಮ ಮೊಗಮಂ 
ನೋಡೆವೆಂದು' ಪೊಸಪಟ್ಟು ಪೋಪ ಮಾಣಿಗಳನಿನಿಸಾನುಂ ಮಸಣಿಮೆಂದು 


ps 


ಮಾಣಿಕ 


ಕಾಶೈಪಿಯಿಂತೆಂದಳ್‌ (ಕುತ: ೨-೬೭ 5) ; ಅವನು ಮಾಣಿ ನೀನು 
ಹೆಣ್ಣಲ್ಲವೇ ? ದೊಡ್ಡದಾದರೆ. ಅವನನ್ಯಾರೂ ಕೇಳುವವರಿಲ್ಲ [CP ತಂಗು 
ಪಿ. ವಟು; ಬ್ರಹ್ಮೆ' ಚಾರಿ: ಸಹದೇವ ಮಾಣಿ Gor. 10. ೭6 
ಸು. 800); ವದ್ಯಾರ್ತಿ ಮಾಣಿಯರ್ಗ್ಗಂ ಬಟ್ಟ ಗಬತ್ತಿ (ಎಳೆ. ೫1 ಸತ್ತರು. 
೭೭-೦೩ ; 940) ; ವಂೂಲಡಿ ನೆಲವನು ಕೊಟ್ಟೆ ನೆಲೆ ಮಾಣಿಯಳೆಯೆಂದು 
ಧಾರೆಯನೆಟಕೆಯೆ (864. 00-೬9). ಸಿ. ಶಿಷ್ಯ ; ವಿದ್ಯಾರ್ಥಿ: 
ಓದಲಿಕ್ಕಿದೊಡೋದುವನು ಮಾಣಿಯರಿಂಗೆ ಬೋಧುರ್ಹನ ಸುಶಿಕ್ಷಿಯಲಿ 
ಸಾಧನೆಗೈವ ಸದ್ಗರುಡಿಯೊಳ್‌ ಭೇಕಾಳನಾದಂತೆ ನೃಪರುಮಾರರಿಗೆ 
(ತೋಹ$- ೦೭-೬6) ; ಓದಿಸುವ ಮಾಣಿಗಳ ಕೂಡೆಯೋದುತ್ತ ಬಸವಯ್ಯನಿರೆ 
(ಕುರು: 6-3)... ೪. ಉಪಾಹಾರಗೃಹದಲ್ಲಿ ಶಿಂಡಿ, ತೀರ್ಥಗಳನ್ನು 
ಒದಗಿಸುವ ಹುಡುಗ: ನಮ್ಮ ಆಶ್ರಯ ಹೋಟಲುಗಳಿಗೆ ಮೊರಕು 
ವುದಕ್ಕೆ - - . ಅಲ್ಲಿಯ ಮಾಣಿಯ ಯೋಗ್ಯತೆಯೂ ಒಂದು ಮುಖ್ಯ 
ಅರಣ (ಕಳು. ಎಂ) $ ಜನಾರ್ದನಯ್ಯ . - . ಕಾಮತರ ಪೊಲಸಲಿನ್ನೇ 
ಮಾಣಿಯಾಗಿ ಸೇರಿಕೊಂಡ (680. ೩): ೫. ಉಪನಯನ ; 
ಮುಂಜಿ: " ಮುಂಜಿ ಮಾಣಿ 7 (ಕಕ್ಕ. ೦೩) ; ವಿಪ್ರರ ವಿವಾಹಮು 
ಮಾಗಪ್ಪನಿತಯೊಳೆಲ್ಲವೊಸಗೆ ವ್ರಮ್ಮುಮ್ಮೂಅಂ ತಪ್ಪಾ [ದೆ] ಮಾಣಿಯೊಳೆ. 
ರಡಂ ಕೆಪ್ಬಿದರ್‌ (ಕ೫- 713 9-6; 1); ಯಜ್ಞದಲೊನ್ನು; ಗದ್ಯಾಣಂ 
XXX ಅಯ್ದು ಪಣಂ ಮದುವೆಯಲಿರಡುಪಣಂ ಮಾಣಿಯಲೊನ್ನು ಪಣಂ 
ಬಾ[ದು]ಬೇಕಾರ ವುಣ್ಣಮಿ ದೀಪಾಳಿಗೆ ಮೂಜುಷರ್ವ್ವದೊಳಂ. 


10 


ಪ್ರತ್ಯೇಕವೊನ್ನುಗದ್ಯುಣ ಇನ್ರಿನ್ರಿವು ಊರೊಡೆಯರ್ಗ್ಗೆ (ನರು 2೩ | 30 
೩5-೫; 1017). ಓ. ಎಳೆಯ ಪ್ರಾಯದ ಹೆಣ್ಣು; ಕನ್ಯೆ: 


ಅಲರುವಟ್ಟೆಯ ಬಳಿವಿಡದೈತಂದು ಕಮ್ಮಲರಿಡಿದರ್ದ ನಂದನದಿ ಕೆಲರು 
ಮಾಣಿಯರು ಫೂಗೊಯ್ತೂದ ಗುರು ಕಂಡ ಜಲರಂಹದಳನೊತ್ರೆ ಕೇಳು 
(846೫8. 8-೩0)- 'ತರುವಲಿ' ಹೋ. ೭. ಗಂಡಸಿನ ಜನನಾಂಗ : 
ಶಿಶ್ನ: “ ಮೇಢಃ, ಮೇಹ: ಮೇಹನಂ, ಈ & ಮಾಣಿ” (ಣಕ್ಕೆ. ೬೪. 
'ಮಾಣಿದ್ವಾರ” ಪರಾ. ೮. (7) 2 ೫೫x ೫ ಪೊಡವಿಯೊಳಕ್ಕೆ 
ಪ್ರಜ್ವಲಿಸಿ ತೋರ್ಪ ತಾಣದಿಂ? ಪೆಜ್ಜಲಿಸುವ ಪುತ್ತಿನಿಂ ಪಡುವ ಮಾಣಿ, 
ಗಳೊುದಿರೆ. ಮೂಜುಕೆಯ್ಗಳಿಂ ಜಲಮುದಯಿಕ್ಕುಂ (ಅಟ್ಟ. ೦೦-೨೮) 
[ದೇ.॥ ತವಿ.. ಮಲ. ಮಾಣಿ; ತುಳು. ಮಾಣಿ. ಮಾನಿ. / 
ಸಂ, ಮಾಣವಕ] N ‘ 
ಮಾಣಿಕ (ನಾ). ೧. ನವರತ್ನಗಳಲ್ಲಿ ಒಂದು; ಕೆಂಪು; ಮಾಣಿಕ್ಯ : 
“ ಅರುಣಾಶ್ಮಮೆನೆ ಪದ್ಮರಾಗಮೆನೆ ಮಾಣಿಕು” (ಕೂಗಣ- ೩ಂ-೩) ; 
ಮಾಣಿಕದ ಮುಿಶ್ಚಿನ ಪಿಂಡುಗುರಣವುಂ ತೊಟ್ಟ _ಕೈಯಿಂದಂ ಪೊನ್ನ 
ಸಟ್ಟುಗಮಂ ತೀವಿ (ಜಾಣ. ೪-೭) ; ಮುತ್ತಿನ ಮಾಣಿಂದ ಪಡಲಿಗೆ 
ಗಳೊಳ್‌ ಪಸರಿಸಿದ ವಿಚಿತ್ರದಸ್ವಾ ಭರಣಂಗಳುಂ . - . ಬೆರಸು ಮಹತ್ತರ 
ದೇವಿಯರ್‌ ಬಂದು (6೦ಪ್ರ. ೨-೬೭ ೭) ಪ ಮಾಸಕನೀಲಮೌತ್ತಿಕಳ 
ಕಾಂತಿ ಮೆಜಯಲು (159, ೩-೭). ೨. ಮುಟ್ಟು; ರಜಸ್ಸು 
* ಮುಟ್ಟವೆ. ಮಾಣಿಕಂ, ಮುಟ್ಟಲ್‌ ಈ ೩ ಸೂತಕಂ” (ಕಳಸಾ. ೭ಂ- 
೩೧). "ಮಾಣಿಕಂಗಾಣ್‌' ಪರಾ. 
[ನಸ ಮಾಣಿಕ್ಯ- / ತಮಿ. ಮಾಣಿಕ್ಯ ; ತುಳು. ಮಾಣಿಕ] 
ಮಾಣಿಕಂಸಾಣ್‌, ಮಾಣಿಕೆಗಾಣ್‌ (ಕ್ರಿ)- ಮುಟ್ಟಾಗು ; .ರಜಸ್ವಲೆ 


ಯಾಗು : -ಮುಂದಾ ಸ್ತ್ರೀರತ್ನವಾನೊಲವಿಂದಂ ಪಡೆದಪ್ಪೆ ನೆಬುದು 
ಸೂಚಸುವಂತೊಂದೆರಡುದಿನದೊಳತ್ಕಾನಂಡದೆ  ಕಡುಬಾಣೆ ಮಾಣಿಕ 


ಗಂಡಿರ್ದಳಿ" (೧೪. 4-30) ; ಮಾಣಿಕಂಗಂಡಳಂತಾ ನೃಪನ ರಂಣಿ ಗುರು 
ಮಂತ್ರವಾಣಿ (೫589. ೩-೬). ಮಾಣಿಕಗಾಣ್‌ ; . ಅನುರಾಗರಸವೆ 
ಪೊಜಪೊಣ್ಮದುದೆನೆ ಮಾಣಿಕಗಂಡ ಬಡನಡುವಿನ ಭಾಮಿನಿ ತಳಿಗ್ಯಯೊಲ್‌ 


೬೦೫೦ 


ಮಾಣಿಕಜೆಸ 


ಪಡಿದಪರಂಜಯ ಸೆಳೆ . . , ವಿರಾಜಿಸಿತು (ರುಣ. ೨-೪೬) : ಮೂಲೋಕ 
ವನೆಯ್ಕೆ ಪರಮಪ್ರಕಾಶದಿಂ ಬೆಳಗುವ ವರಸುತರತ್ನವ ಪಡೆದ ಸೂಚ 
ಗುಂಬ ಪರಿಯಿಂದೆ ವತಾಣಿಕಗಂಡಳು [Os i). 
[ ಮುಣಿಕ 4 ಕಾಣ್‌ ] 
ಮಾಣಿಕೆಗಾಣ್‌ 'ಮಾಣಿಕಂಗಾಣ್‌ ನೋ. 
ಮಾಣಿಕಗೆಂಟು (ನಾ): ರಜಸ್ವಲೆಯಾದುದರಿಂದುಂಟಾದ ದೂ ರದಲ್ಲಿರ 


ಬೇಕಾದ ಸಿತಿ ಮ್ನ ಲಿಗೆಯಾಗಿರುವುದು : ಆ ಪೆಣ್ಮುಣಿಕಂ ಮಾಣ 
ಮಾಣಿಕಗಂಟೆನ (ಮಾಸ, ಗಟ್ಟೆಂ]ದೊಡೆ ಮುಣ್ಬ ನಂದರಸರಿ (ಕರವೇ. 
೨-೦೨). [ ಮಾಣಿಕ + fy} | 
ಮಾಣಿಕಚಟ್ಟ (ನಾ). ರತ್ನಗಳ ಗುಣದೋಷಗಳನ್ನು ತಿಳಿಯುವ 
ನೈಪುಣ್ಯವುಳ್ಳವನು : ರತ್ನಪರೀಕ್ಷಕ : . '`ಮಾಣಿಃಚಟ್ಟನೆಂದು ರತ್ನ 


'ಪರೀಕ್ಷಕೆಂ'' (೪6೫3. ೯೦-೩೩0) ; ಹಾರಾದಾ ್ಯಭರೆಣಂಗಳಿವಾ. ರೂಪಾಶ್ವರ್ಯ 
ಮಾಗೆ ಮಾಣಿಕಚಟ್ಟಂ ನೀರಂದಿಸಿ ದಳವಿಡದ ಮಹಾರತ್ನದ ದೊರೆಗೆ 
ವಂದುದಾ ಸ್ತ್ರೀರತ್ನಂ (6೨4. ೪-93) ; ನೆಗಲ್ಚ ಸಗ್ಗದ ಮಾಣಿಕಚಟ್ಟರೊಳ 
ಮಮರಮಂಡಳಿಯೊಳಮಾ ಮಾಣಿ! ಸತ ಚರಜಸರುತ್‌' ಜಾಣರ್‌ (ಕಾತಿತ. 
20-40). [ ಮಾಣಿಕ 4 ಚಟ್ಟ ] ತ 
ಮಾಣಿಕ ಬಂಡಾರ "ಮಾಣಿಕಭಂಡಾರ" ನೋ. 
ಮಾಣಿಕಭಂಡಾರ. ಮಾಣಿಕಬಂಡುರ (ನಾ). ಕೆಂಪುರತ್ನ ಗಳನ್ನು ಶೇಖರಿ 
ಸಿರುವ ಸ್ಥಳ ; ತಂದಿಡು ಮಾಣೀಭಂಡಾರದ' ಪುಡಿಕೆಗಳಂ ಹಾ 
00-೯0) ; 9 ತರವೇಟ್ಕೂ ತಣಿಕ್ಯಛಂಡಾರದ ಪುಟಿಕೆಗಳಂ. ಇಲ್ಲಿ ಮಾಣಿಕ, [ಶಬ್ದ 
ಮನುಟಃದು ಮಾಣಿಕಭಂಡಾರಮೆನೆ ಶುದ್ಧ ೨ (ಜರ: 3೪೯ ಪ್ರಯ 
ಮಾಣಿಕಬಂಡಾರ : “ಮಾಣಿಕಬಂಡಾರ * ಮುಣಿಕ್ಯಭಾಂಡಾಗಾರ” 
(ತರ್ಕಳೋ. ಆ). [ ಮಾಣಿಕ 4 ಭಂಡಾರ ] 
ಮಾಣಿಕವಟ್ಟೆ (ನಾ) ಕೆಂಪುರತ್ನಗಳನ್ನು ಅಳವಡಿಸಿದ ರೇಷ್ಮೆ ಬಟ್ಟೆಯ 
ಪಟ್ಟಿ : ಅಳ್ಳವಾಟ್‌ ಬಂದೆಆಗುವುದಲ್ಲಿ' ಚಂಚುಗಳ ಲೋವೆಗಳೊಳ್‌ ಕಡ 
ಯಿ ಸದಾ] ರಮಂ ಕೆಜುಮಿಡಿಗೆತ್ತು ಸಾರಿಕೆ ಟಕಾರಿಯ ಮಾಣಿ5ವಟ್ಟೆ 
[ಕಾಕಾಂ. ಟೈ]ಯಂ, ಏಕಂ ನಿಟ್‌ದಳಿರ್ಗತ್ತು ಲಂಬಣದ ಮುತ್ತುಗಳಂ ಮಟ್ಟ” 
ಗೆತ್ತು ಚಾತಕಂ (ಅಕಕ. ಟಿ ; ಭಿತ್ತಿಯೊಳ್‌ ಪೊಐಮಟ್ಟ ಚಾವಡಿ 
ಮದನಕ್ಕೆಯೆತ್ತಿದ್ದ. ಪದೆಪುದಂಡೆಗಳು ಕೆತ್ತಿದ Wide 
ಮೇಲ್ಮಟ್ಟು ಮುತ್ತಿನ ಕುಚ್ಚು ರಂಜಿಸಿತು (ರೋಷತೆ. ೨೨-೬). 
[ ಮಾಣಿಕ *- ಪಟ್ಟೆ, ] 
ಮಾಣಿಕವತ್ತಿಗೆ (ನಾ). ಕೆಂಪುರತ್ಕವನ್ನು ಕೂರಿಸಿದುದು : ಅರಲ 
ಸರಲ ಸೊನ್ನಾರಂ ಪಲ ಪು ಪರಕಲಿಸಿದ ಪಾಸೆಂಬಗ್ಗಿ ಟದೊಳಗಿರಿಸಿ ಮಿಸುವಿ 
ಗರುಗಳನುಗುರಿಲ್‌ತದ ಮಾಣಿಕವತ್ತಿಗೆಯ ಬೆರಸಯಲಂಪಿನ ಬೆಳುಗಾರಮ 
ನಿಟ್ಟುರುಪಿ ನತೋದ್ಧೀಪನದುರಿಯಿಂ ಕಡುವಿರಿದಂ ಚೆಚ್ಚಂದದಿನಮರ್ದ 
ಪ್ಲಿದರೊಲ್ಮೆಯೊಳೂ ಪ್ರಿಯರು (80. 6-೭). 
[ ಮಾಣಿಕ 4. ಪತ್ತಿಗ್ಗೆ ( ಇ ಪತ್ತುಗೆ)] 
ಮಾಣಿಕವರಿಗೆ (ನಾ). ಕೆಂಪುಮಣಿಯನ್ನು ಹುದುಗಿಸಿದ ಗುರಾಣಿ,- 
ಢಾಲು : ಕುಲುಪಿನ ಮಾಣಿಕವರಿಗೆಯ ತೆಅಪುಗಳೊಳಿ ಪೊಳೆವ ಬಾಳ 
ಬೆಳ್ವೆಳಗಂದೇಂ ಮೆಜದುವೊ ಕೆಮ್ಮುಗಿಲೆಡೆಯೊಳ್‌ ಮಿಟುಗುವ ಮಿಂಚಿಂಬ 


ತೆಜದಿನೆರಡುಂ ಪಡೆಯೊಳ್‌ (421. ೨೩೯) - [ಮಾಣಿಕ 4 ಪರಿಗೆ ] 
ಮಾಣಿಕವೆಸ (ನಾ). ಕೆಂಪುರತ್ನ ಗಳನ್ನು - ಅಳವಡಿಸಿರುವಂಥದು ; 
ಮಾಣಿಕ್ಕಗಳನ್ನು  ಹುದುಗಿಸಿರುವಂಥದು : ಮಾಣಿಕಫೆಸದೆ 


ಹೊನ್ನಂದಣದೊಳು ಕಂತುರುಣಿಯ ಮುಚ್ಚಿ ಬೈತಿಟ್ಟು ಓೆಯೊಳ್‌ 
ಮೆಬ್‌ಸುತ ಕರಕೊಂಡು ಬಂದಾಗ ಕಾಣಿಸಿದರು. `ಶಂಬರಗೆ (ತೋಶಕ್ಕ 
90-00). [ ಮಾಣಿಕ 4. ಬೆಸ ] 


ಮಾಣಿಕಾಚಾರಿ 


ಮಾಣಿಣಚಾರಿ (ನಾ). ಒಬ್ಬಾತನ ಹೆನೆರಂ: ಅಗ್ಕರಂಬೊಯ್ದ ಕೊವರಾ 
ಚಾರಿಯ ಮಗಂ 'ಮಾಣಿಗಾಬಾರಿಗ ಕಣ್ಣುಗಣಬ್ನ್‌ ಕೂಡಂಗೆಗೊಟ್ಟರ್‌ 
(a 1x, Sadat: 000-7; 997); ಬದುದೇಗುಲಂಗಳ ಬಡಗಿವೆಸದೊಳ್‌ 
ಹಡಿಸಲಿಸುವ ಮಂಡಳಿಕ . ಮಾಣಿಕಾಚುರಿ ಹೊಂನೋಜ x ೫x೫ (ಎಕ. 
vim; ni. ೦೦೯-೩೬೪; 1042). [ಮಾಣಿಕ - ಆಚಾರಿ] 
ಮಾಣಕೃಬ್ಬೆ (ನಾ). ಒಬ್ಬಾಕೆಯ ಹೆಸರು : ಮಾಣಿಕ್ಕಚ್ಛೆಯಾ ದೇಗುಲಕ್ಕೆ 
ಕೊಟ್ಟೊದೂರ ಪೊಲ ಮೇರೆ (1.x (8), 
[5 ಮಾಣಿಕ 4 ಅಬ್ಬಿ) - 
ಮಾಣಿಕ್ಕ (ನಾ). ೧. ನವರತ್ನಗಳಲ್ಲಿ ಒಂದು ; ಪದ್ಮರಾಗ; ಕೆಂಪು 
ಹರಳು: "'ಶೋಣಂಶ್ಮ, ವದ್ಮರಂಗಃ-_ಈ ೨ ಮಾಣಿಕೈಂ'' (ಹಳಾಡು- 
೨೬-೨೦) ; ಭೂಪತಿಪ್ರಕರನಾನಾಮೌಳಿಮಾಣಿಕ್ಯಸಂಕುಳದೊಳ್‌ ಮಾರ್ಪೊಳೆ 
ವುತ್ತಮೊಯ್ಮನೆ ಬರುತ್ತಿರ್ದಳ್‌ ಪ್ರತೀಹಾರಿ (೧ರಂಶ. 3೪); ಪೊನ್ನಿಂ 
ಪಳುಕಿಂ ಮಾಣಿಕ್ಕದಿಂ ತೀವಿದ ಕೃತಕನಗೇಂಡ್ರಾಳ. « . ಸೊಗಯಿಸಲೆಸಿಗುಂ 
ತತ್ಪುರೋದ್ಯಾನಮೆಂದುಂ (ಗ: ೨-೦); ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ 
ಹಾಗೆ! (ಗಾರ). 
ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಹತ್ತನೆಯದಾದ. ಪಂಕ್ತಿ 
ಎಂಬ ಛಂದಸ್ಸಿ ನ ಒಂದು ವೃತ್ತ: ಕ್ಷೋಣೀವಾಯುಶಂಭುದ್ಧನೇಶ 
ಯುಗ್ಮಂ ಮೇಣೊಂದಾಗಿರೆ ಬದು ನಿಂದೆೊಡೆತ್ತಂ. . . ಮಾಣಿಕ್ಕಂ 
ಪೆಸರೆಂಬುದಾಯ್ತೊ (ರಂರೋಂರ. 3-೦೨೨): ೫] 


ಐ- ೦0೬-೬೨ 250)- 


ಮಾಣಿಕ್ಯಭಂಡಾರ (ನಾ). ಇ ಮಾಣಿಕಭಂಡಾರ ; ಆಗಳ್‌ ಮಡಿಯ |: 


ಛಂಡಾರದ  ಮಾಚೆಕ್ಕಭಂಡಾರದ ನಿಯೋಗಿಗಳ್‌ ತಂದು ಮುಂದಿಟ್ಟ 
ಪೊನ್ನ ` ಪಡಲಿಗೆಗಳೊಳೊಟ್ಟೆದ ದೇವಾಂಗವಸ್ತಂಗಳುಮಂ . , . ಇತ್ತು. 
(wee: wc ನ). ' [ಮಾಣಿಕ + ಭಂಡಾರ] 

ಮಾಣಿಕ್ಯಭಂಡಾರಿ (ನು). (ಅರಮನೆ, ದೇವಾಲಯ” ಮುಂತಾದ 
ಕಡೆಗಳಲ್ಲಿರುವ) 'ಕೆಂಪುಹರಳು ಮೊದಲಾದ ಅಮೂಲ್ಯರತ್ನ ಭಂಡಾರ 
ವನ್ನು ನೋಡಿಕೊಳ್ಳು; ವ ಅಧಿಕಾರಿ: ಹಿರಿಯ ಮಾಣಿಕ್ಕಭಂಡಾರ 
ರಾಮದೇವನಾಯಕರ Ps ್ನಿಧಿಯಲು ಶ್ರೀಮನ್ನಯಕೀರ್ತ್ರೀದೇವರು ಕೊಟ್ಟ 
ಶಾಸನಪತ್ಕಳಯ ಕ್ರಮವೆಂತೆಂದಡೆ (48.17, ೩೬೩-೦೨5 2206 9)- 

[ಮಾಣಿಕ್ಯ 4 ಭಂಡಾರಿ] 
ಮಾಣಿಗೆ ಮಾಳಿಗೈೆ' ನೋ. 
ಮಾಣಿದ್ವಾರ (ನಾ). ಮೂತ್ರದ್ಹಾರ ; ಮೊದಲಾ ತಂದೆಯ ಮಾಣಿದ್ವಾರ 


ದಂಡ ಪ ಮಟ್ಟು ತಾಯಿಯ ಯೋನಿಯ ಕಮಲಗರ್ಭಮಧ್ಯದೊಳ್‌ 


ಬೆಳೆದು ಸರ್ವಾಂಗಪೂರ್ಣನಾಗಿ. - .. ಉದಯಿಸಿದನು (ಕೃತಿತ್ರ- ೩೬೭) - 
[ಮಾಣಿ - ದ್ವಾರ] 

ಮಾಣಿಬಂಧ (ನಾ)- ಒಂದು ಬಗೆಯ ಉಪ್ಪು; ಸೈಂಧವಲವಣ ; 
“ಸೈಂಧವಂ. ಶೀತಶಿವಂ, ಮಾಣಿಬಂಧಂ. . . ಸೈಂಧವಲವಣದ ಹೆಸರು 
ಗಳು" (ರಾಂ. ೨63)- [ಸಂ.] ' 

ಮಾಣಿಮಂಥ (ನಾ). ಇ ಮಾಣಿಬಂಧ ;  "'ಲವಣೋತ್ತಮಂ ಮಾಣಿ 
ಮಂಥಂ ಸೈಂಧವರಿ'' (ಸುಂಗರ. ೩೦-೬೭) - [xo] 

ಮಾಣಿಮಂಥರ (ನಾ). ಎಮಾಣಿಬಂಧ : *'ಮಾಣಿಮಂಥರಂ ಸಿಂಧೂತ್ಮಂ" 
(ve aa): [ಲ್ಲ ವಣಣಿವಂಂಥ] 

ಮಾಣೆವೆಣ್‌ (ನಾ). ಮದುವೆಯಾಗದ ಹೆಣ್ಣು ; ಕನ್ಯೆ: ನಸೆಟಿಮ್ನೊಳ 
ಶಿರೋಮಣಿಯ ಸ್ತೋತ್ರಕ್ಕೆ ಮೆಚ್ಚಿ ದಾನಿಗಳರಸೆ ಕುಸ್ತ! ಡಿ ಏನು ನ: ಎಲ್ಲಿಗೆ 

` ಯ್ಹಂದಿಧಿಯೆನಲು (ರೋತಕ, 38-00)- : [ಮಾಜಿ 4 ಪೆಣ್‌] 

ಮಾಣೆಸು, ಮಾಣ್ಣು, ಮಾನಿಸ್ನು (ಕ್ರಿ). ೧. ನಿಲ್ಲಿಸು ; ನಿಲ್ಲುವಂತೆ 
ಮಾಡು ; 'ಕರಿಸಂಘಾತಮುಮಂ ಶಯವ್ರಜಮುಮಂ ಪೀತಿಕ್ಕಿ ತೂರ್ಯ 


೨. [ಛಂದ] ಅಕ್ಷೆರಛಂದಸ್ಸಿನಲ್ಲಿ ಪ್ರಸಿದ್ಧವಾದ 


೭೦೫೧ 


6 


-ಮಾಣ್ಚು 
ಸ್ವನೋತ್ಕರಮಂ. ಮಾಣಿಸಿ. ಪ್ರಶ್ರಯಾಕರವೇಷೋಚಿತರರ್ಫ್ಯ 
ಹಸ್ತರಿದರಂ ಬಂದರ್‌ (60. 03-46) ; ನೀನುಸಿರದಿರೆಂದು ಪಲ್ಲಭೆಯಂ 
ಕಲ್ಲ ಸರದಿಂ ನುಡಿದು ಮಾಣಿಸುವುದುಂ' (ಕಕ: ೬-೫); 
ಶಿವಲಿಂಗಡೊಳಗೆ ಶ್ರೀಹಸ್ವವುದ್ಧವಿಸುತಿಥೆ. ಭವಿ ಮುಟ್ಟಬೇಡ ಬೇಡೆಂದು 
ಮಾಣಿಸುತಮಿರೆ (2೧ರ. ರೀ- ೨೭೦೬) ; ಏಳುದಿನಪರಿಯಂತೆ ಮೊರಡಿಯ 
ಮೇಲುಗೊಡೆಯಸು ಹಿಡಿದು ಬಲುಮಳೆಗಾಲವನು ಮಾಣಿಸಿದೆ. ಗಡ 
(ಉಳ: 0೦-0). ೨. ಅಡಗಿಸು; ಕುಗ್ಗಿಸು ; ತಗ್ಗಿಸು ಸ 
ಪವನಸುತಂಗೆ ಪಾಸಟಿಗಳೊರ್ವರುಮಿಲ್ಲದಟ್‌ಂದಮಾಂತ ಕೌರವಬಲದುರ್ಕ 
ನೊಂದಿನಿಸು ಮಾಣಿಸಿ ಪೋಪಮಿಳೀಶನಲ್ಲಿಗೆ (ಕಂಕಧಾ. 03-030) - 
೩. ಸುಮ್ಮನಿರಿಸು; ನಿಷ್ಕ್ರಿಯಗೊಳಿಸು; ನೀನೆಮ್ಮ ಗುಡ್ಡನೈ 
ಪೆಜತೇನೆಂಬುದು ಪೆಅರ್ಗೆ ಭಕ್ತಿಮಾಡಲ್ವೇಡೆಂದೇನೊ ಬಡೆ ಜಡಿದು ಮಾಣಿಪೆ 
ಹೀನಗುಣಂಗೆಆಗಲುಗದಲ್‌ವುಳ್ಳ ನರೆಂ (ರರ್ತಾಮ್ಮ - ೩-೪೩), ೪. ಕಳೆ; 
ನೀಗು ; ಹೋಗಲಾಡಿಸು ; ಇಲ್ಲವಾಗಿಸು : ಅಂತನೇಕಶೀತಲಕ್ರಿಯೆ 
ಗಳಿಂ ಶರೀರೆಸಂತಾಪವಂೆಂತು೨ ಮಾಣಿಸಲಾಅದೆ ಪುಣ್ಯಕ್ಷಯದೊಳ್‌ ತನ್ನೆ ' 
ವಿದೈೆಗಳುಂ ಬೆಸಕೆಯ್ಯದಿರೆ (ಅಕ್ಕ. ೨-09 2) ; ಎನ್ನ ಮನದ ಮರಾಶೆಯ 
ಮಾಣಿ[ಕಾಗಾ- ಬಿಡಿ]ಸಿ ನಿಮ್ಮತ್ತ ತೋಟಾ ಚೆನ್ನಮಲ್ಲಿಕಾರ್ಜುನ (ಕುಪಾರ. 
೨೩; ೦೩-0೭) ; ನಂಬಿದ ಸೂತಂ ಸಂಸಾರದೊಳ್‌ ನೋಯಲಿರ್ದವರಾಧಂಗಳ 
ನೆಬೆ್ಮೆ ಮಾಣಿಸಿಯಜಸ್ರ೦ ನೆಂಜಿಯಂ ತೊತ್ತುಗೊಂಡು ಪದಾಂಭೋಜ 
ಮನಲ್ಲಿ ತೋಳ ಶಿಪರಿಂಗಾಂತ[ಗಿಸ್ಮನಾದಂ ' (ಹರ. 6 ತೂಚತಾತರ) 
ಸಾಲಜ್‌ದು ನಿಜಸೇನೆಯನು. ಪಾಂಚಾಲಸುತ ಮೋಹರಿಸಿದನು. ಕೆಂಧೂಳಿ 
ಮಾಣಿಸಿತನಿಮಿಷತ್ವ ವನಮರೆಸಂತತಿಯ (ಕುಣ್ಮಾರ್ರೋ- ೨೪). ೫. ಗುಣ 
ಪಡಿಸು : ವಾಸಿಮಾಡು : ಆಲದ: ಬೀಬಲೊಳ ಸೆಕ್ಕಿದ ಗಾಲಿಯಂ 
ತೆಗೆದರಸನಂ ರತ್ನಾಚಲಕ್ಕೆ ಕೊಂಡು ಬಂದು ಸಕ ಲೌಷಧಿಗಳಿಂ ಶಸ್ತ್ರವ್ರಣಮಂ 
ಮಾಣಿಸಲ್‌ (ರಕಕ. 3-40 ೫. ಓ. ಸಂಶೈಸು ; ಸಮಾಧಾನಗೊಳಿಸು : 
ಧರ್ಮಪುತ್ರಂ ಕೋಪತಾಪದಿಂ ಮಸಗಿದ. ಮದಗಜಮನೆ ಮಾಣಿಸುವಂತೆಂ 
ತಾನುಂ ಮೃದುವಚನಂಗಳಿಂ ಮಂಳಿಸನಾಲ್‌ಸುತಿರ್ದಂ (ಕುತರಾ. ೭-೩6 ಠ); 
ಕಡುನೋವಿಂದಮಟುತ್ತುಮಿರ್ಪ ತಂಗೆಯಂ ಧರ್ಮಶ್ರವಣದಿಂದೆಂತಾನುಂ 
ಮಾಣಿಸಿ (ಛಫರಮ್ಮ - ೩-೨೩೩) ; ಕಾಲತೆನಯನ ಸತ್ಯವನು ನೀವ್‌ ಪಾಲಿಸು 
ವೊಡೀ ಭಾತುರಂಗದ ಮೇಳನವು ಬೇಡೆಂದು ಮಾಣಿಸಿ ಮರಳಿದನು ಮುನಿಪ 
(ಕುಪ್ಶಾತ- ೬೧೩. ೦೫-೮೦). ೭... ಮೋಸಗೊಳಿಸು; ವಂಚಿಸು: 
ಪೆಜರಿಂತಲ್ಲದೆ ಬಂದೆನಗೆಟಗಲ್‌' ಕಡುಭಕ್ರಿಯಿಂದಮೆಂದುಕೈವದಿಂ ಬಜ್‌ದೇಂ 
ಮಾಣಿಸಿ ನೀನೊಳಗಜ್‌ಯದರಂ ಜಚನರಚನೆಯುಂ ಸೋಲಿಸುವೈ (ಛರತ್ಸು, 
೯-036), ಮಾಣ್ಣು: ೮. ಹಸು ಅಥವಾ ಎಮ್ಮೆ (ಗರ್ಭಧಾರಣೆ 
ಮಾಡಿ) ಹಾಲು ಕೊಡುವುದನ್ನು ನಿಲ್ಲಿಸಂ: ಅತ್ಸತ್ರಕ್ಕೆ ಕೊಂಡು ಕೊಟ್ಟ 
ಎಂಮೆ ಮಾಣ್ಣಿಕೊಂಡಡೆ x ೫ ೫ ಎಂದೂ ಎಂದೂ [ಒತ್ತು] ಬಯನಾಗಿ 
ಒಂದು ಎಂಮೆಯನೂ ಮಠಕ್ಕೆ ನಡಸಿ ಬಹನು (39೬2. 1-ii. 908-98 ; 
2577). ಮಾನಿಸ್ಕು : ೮. ಹಸು ಮಾನಿಸಿಕೊಂಡಿದ್ದರಿಂದ ಮನೆಯಲ್ಲಿ 


ಹಾಲು ಇಲ್ಲ (ರೂಂ). [ಮಾಣ್‌ 4 -- ಇಸ್ಕು] 
ಮಾಣಿಸುಹ (ನಾ). ನಿಲ್ಲಿಸುವಿಕೆ': (9)-' 
[ಮಾಸು --ಹ್ಯ(ಇದಪ್ಪ- 
ಮಾಣು "ಮಾಣ್‌' ನೋ. 
ಮಾಣೆ (ನಾ). ನಿಲ್ಲಿಸುವಿಕ್ಕೆ; ತಡೆಯುವಿಕೆ: ಕಾಣ್ಕೆ, ಫೂಣೈ, ಮಾಣ್ಕೆ 
(ಕಲ್ಮಾಮ- ೫೬೭ ಪ್ರಯೋ). ಮಾಣ್‌ ೬-8]. 


ಮಾಣ್ಣು (ಕ್ರಿ). ಕಳೆ ;ನೀಗು; ಪರಿಹರಿಸು : ` ಕಾವೇರಿ ಮೈಗೊಗೆದ 
ಮೂರ್ಛೆಯ ಮಾಣ್ಣಿತು ಅನಂದಾವೇಕದಿಂ ಮಗಳೆ ಮಾಂದ್ಯವ ತರ್ಪದೆ 
ಸ್ನೊಳ್‌ (ಉರಾತ, ಇ೬). [ಮಾಣ್‌ 4 _ಚ್ಯು] 


ಮಾಣ್ಣ 


ಮಾಣ್ದ " ಮಾರ್ಣ ' ಪರಾ. 

ಮಾಣ್ಬ ' ಮಾಣ್‌ ” ಪರಾ. 

ಮಾಣ್ಣು 'ಮಾಣಿಸು' ನೋ. 

ಮಾತಂಗ (ನಾ). ೧. ಆನೆ; ಗಜ: “ಮಾತಂಗಃ. ದ್ವಿರದಃ... 
ಸಿಂಧುರೆಃ _ ಈ ೧೪ ಆನೆಯ 'ಪೆಸರ್‌” (ಜಣಡು- ೩೬-೬೦); ಸಿಂಗದ 
ಮುಪ್ಪುಂ ನೆಗಲಸ್ದೀ ಗಾಂಗೇಯರ ಮುಪ್ಣು ್ಲಮಿಬ್‌ಕೆವಡೆಗುಮೆೊ ವನೆಮಾತಂಗಂ 
ಗಳಿನಸುಹೃಚ್ಚತುರೆಂಗಬಲುಗಳಿನದೆಂತುಮಂಗಾಧಿಪತೀ (ರ. ೧೦-೦೪); 
ಮಾತಂಗದ ಬಲಂ, ಸಿಡಿಲ ಪೊಡರ್ಪು. ಕಡಲ ಗುಣ್ಣು» ಪೆಡಿಗೊಳೆ 
ದಶರಥಕುಮಾರಂ  ರಾಜ್ಯಮನಾಳುತಿರ್ದಂ  (ಉಕತಿಕ್ಕೆ- ೭-೦೪)- ೨. 
ಮಾದಿಗ; ಶ್ವಪಚ ; “ಅಂತಾವಸಾಯಿ ಚಂಡಾಳಂ ತಾಂ ಹೊಲೆಯಂ 
ಜನಂಗಮಂ ಮಾತಂಗ? (8ಸ್ಕುಕೋ. ೩೬-೮೭); ಮಾತಂಗನಾಗಿರ್ದುಮೇಂ 
ನಿಷ್ಮುರಮಲ್ತಾಕಾರಮಾತಂಗೆ 
ಹಂಗೆ ಕೂಡಿರ್ದನಿಕಬಳೊಳು ಮಾತಂಗಸಂಗತಮುತ್ರದೋಷವು ಪ್ರಾಪ್ತಿಸು 


ವುದಾಗಿ (೭3ಫ- ೩೦-೦೦), ೩. ಬೇಡ ; ಕಿರಾತ ; ಶಬರ. ೧, ೩ 
'ಅರಣ್ಮಂ ಮಾತಂಗಸಂಗಿಯಾಗಿಯುಂ  ಸಡ್ದೆಂಶವಿರಹಿತಮಲ್ಲು 


(ಘೃತ: 3-46 ರ). ೪. ಆನೆಯ ರೂಪದ ಒಬ್ಬ ರುಕ್ಷಸ; ಗಜಾಸುರ: 
'ಮಾತಂಗಹರ' `ಪರಾ. ೫. ಒಂದು ಬಗೆಯ ಸಸ್ಯ: ಮಾತಂಗ 
ಹರಪತ್ನಿ ಮಾರತಿಲಕಂಗಳಿವರ ತಿರುಳೆಣ್ಣಿಯಜಮೂತ್ರಮುರೆಗದಂಷ್ಟಂ 
ಕೂಡಿದುರುತೈಲವಿಸಿನಿತು ಸೆೀಂಕಲ್ಕೆ ವಶ್ಯಂ (೩5: ೧-೪). ೬. 
Hons] ಓಂದು ತಾಳದ ಹೆಸರು: ಧ್ರುವ ಮಟಯ ರೂಪಕ 
ಮಿ ಮಾತಂಗ (ಣಗ. ಮತ್ತಮಾತುಗ] -": . 'ಜಯಾಳವೆಂಬಿವು ಮೊದ 
ಲಾದ ೂಜಗೊಂದುತಾಳಂಗಭುರೊಡೆ (. (eu: os). [ಸಂ.] 

ಮಾತೆಂಗಳ (ನಾ)- ಇ ಮಾತಂಗ ೨ ಮಾತಂಗಕಂ 
ನಿಕೇತನಮಂ ಪೊಕ್ಕಂ (ದಳು. ರ್ಗ [Fo] 

ಮಾತಂಗಕನ್ನಿಕೆ (ನಾ). ಮಾದಿಗರ' ಹುಡುಗಿ: ದಕ್ಷಿಣದೇಶದಿಂದ 
ಮಾತಂಗಕನ್ನಿಕೆಯೊಬ್ಬಳು . . , ಸಣ್ಣವನ ಕೈಯಲ್ಲಿ ಗಿಣಿಯ ಪಂಜರವನು 
ಹೊರಿಸಿಕೊಂಡು ಬಂದು (ಕಳಾ. 0). [< ಸೆಂ. ಮಾತಂಗಕನ್ಯಕಾ] 

ಮಾತಂಗಕುಲ (ನಾ). ೧. 'ಆನೆಗಳ ಗುಂಪು. ೨. ಚಂಡಾಲಜಾತಿ. 
೧, ೨: ಅರೆಣ್ಮಕಮಲಿನಿಯಂತೆ' ಮಾತಂಗಕುಲದೂಪಿತೆಯಂಂ ಅಮೂರ್ತೆ 
ಯಂತೆ ಸ್ಪರ್ಶವರ್ಜಿತೆಯುಂ . . . ಎನಿಸಿದೇಖುಂಜದ್ವನೆಯ ರೂಪಾತಿ 
ಶಯಮನೆವೆಯಿಕ್ಕದೆ. ನೋಡುತ್ತಂ (ಕಾರಂಘ ೪)" [ಸಂ] 

ಮಾತಂಗಚರಿತ (ನಾ). ೧. ಆನೆಯ ಸ್ವಭಾವದಂತೆ ಗಾಂಭೀರ್ಯ 
ವನ್ನುಳ್ಳವನು- ೨. ಚಂಡಾಲನ ಸ್ವಭಾವವುಕ್ಕವನು. ೧, ೨: 
ಆ, ನೈಪಂ ಸಪ್ಪಾಂಗಸಂಗಿಯಾಗಿಯುಂ ಸಪ್ತಾಂಗಸಂಗಿಯಲ್ಲು 
ಮಾತಂಗಚರಿತನಾಗಿಯುಂ ಮಾತಂಗಚರಿತನೆಲ್ತು (ಪೃತೃಶ್ರ. -೩೯ ನ). 

[ಸಂ.] 

ಮಾತಂಗದಾನ (ನಾ), ೧: ಆನೆಯ ಮದಜಲ : ಮಾತಂಗದಾನ 
ಲೋಭಿಗಳಿರೆದೆ . ಮಧುವನತಿ ಪ್ರೀತಿಯಿಂದುಂಬ ಚಂಡಾಳಿಗಳ ಶಿವೆಯ 
ಮುಖಜಾತಪರಿಮಳೆಕೆಆಗಬೇಡೆಂದು ಪೊಡೆವಂತೆ. ಛತ್ರ ಚಾಮರಮೆಸೆದುವು 
(ಕತಿ: ಆ). ೨. ಚಂಡಾಲನು ಮಾಡುವ ದಾನ. ೧,೨: 
ಮಾತಂಗದಾನವಿಭವಂ ಮಾತೇನೆನಿವಿರಿದಾದೊಡಂ ಚೀತಸ್ತ ಕಂಪ್ರೀತಿಯನತೀವ 
ಮಳಿನವಿಜಾತಿಗೆ ಮೆಧುಪವುಜಕ್ಕೆ ಮಾಬ್ಬು ದೆ ಸಹಜಂ (ಶಾರ್ಶ್ಮಥ-೪-033)- 

[ಸಂ.] 

ಮಾತಂಗಪ್ರಸೂತ (ನಾ). '೧. ಆನೆಯಲ್ಲಿ ಹುಟ್ಟಿದುದು; ಮದ 
ಜಲ: ೨. ಚಂಡಾಲಸಂತಾನ- ೧, ೨ ಇದು ಜಾತಿಭುಗಮ 
"ತಳಿದುದ್ದು. ಮಾತಂಗಪ್ರಸೂತಮುನ್ಮದಮಧುಪಾಸ್ಪದಮೇವುದೆಂದದಂ. 


ಕೃತುಂತ 


(ಉದಂಕ. ೩೬); ಲಿಂಗಪೂಜಕರಾಗದವರಿಗೆ | : 


೭೦೫೨. 


6 


10 


ಮಾತರಿಶ್ವ 
ಮುಟ್ಟದ ತೆಅದಿಂ ತೊಜ್‌ದನಂದು ಗಜವಾಹನಮಂ (ನಂಿ- ರಿಂ-30). 
[ಸಂ.] e 
ಮಾತಂಗಹರ (ನಾ). ಸುರನನ್ನು ಸಂಹರಿಸಿದವನು; ಶಿವ: 


ಪಿಂಗಳಾಕ್ಷ ಗೂ ಗ. ಮು ಗರಾಜಹರ ಧೂವಖಾಗ . 
ಪಾವಳಹರ: ಮಹಾತೇಜ (ಜ।ಪು- 6೯-೦೭). [೫ಂ,] 
ಮಾತಂಗಿ (ನಾ) ೦0. ಚಂಡಾಲಕನ್ಯೆ ; ಮಾದಿಗಿತ್ತಿ ;: ಕಮಲಭವಂ. 
ಮೊದಲೊಳ್‌ ಮಾತಂಗಿಯೆಂದು ತಾಂ ಪಖಿಲ್ವ ದೆ ಮಾಡಿದನಕ್ಕುಂ ಕಯ್ಯೋ ಛೀ 
ಮುಟ್ಟಿದೊಡಿಂತಗ್ಗ ಳಿಹ ತೋರ್ಕುಮೇ ಲಾವಣ್ಯಂ (ಗರಂ. ಚ) $ 
ಮಾತಂಗಿಯನತಿಕೋಕುನ್ಬಿ. ತೆಯಂ - , - ಇದಿರೊಳೆ ಕಂಡಂ (ಸುಳುವಾ, 
೯-೩೬) ; ವ್ಯಾಸ ಬೋಯಿತಿಯ ಮಗ ಮಾರ್ಕಂಡೇಯ ಮಾತುಗಿಯ ಮಗ 
(ox ೩೯೦) ಪಿ. ಬೇಡಿಶಿ; ಶಬರಿ: ಮಾತಂಗಿಯೊಲೆ ಪಸಲೆಯುಂ 
ಪಾರ್ದುದೆನೆ ನಿಡುಬಯಸ್ಸಿ ನಿಡುಸುಯ್ದರಿರ್ವರುಮೊಂದುಗೂಡಿ - 
(ಶ್ರ ಉಮಾ, ೨೬೮-೦೩೪). ೩. ಒಬ್ಬ ಕ್ಷುದ್ರದೇವತೆಯ ಹೆಸರು: 
ಬಿಲ್ಲಿಯಾ ಮಹಕೆಂಚೆ ಮಾತಂಗಿ ಬಕ್ಕಾಯಿ ಎಲ್ಲ ನಾನಾಕದಾ ಕಳ್ಳದೇವತೆಗಳ 
ನಿಲ್ಲದೆ. ಒಲಿಸಿದರು. (ಜಟ. 36)- ೪ಉ. ದುರ್ಗೆ; ಪಾರ್ವತಿ: 
ಶಾಕ್ತೇಯರು . .... "ಮಾತಂಗಿ'ಯ ಭಕ್ತರಾಗಿದ್ದರು. (4ತೋತ, ೨೪). 
೫. [ಜೈನ] ಹತ್ತು ಮಹಾವಿದ್ಯಗಳಲ್ಲಿ ಒಂದು: ಮಾತಂಗಿ ಗೌರಿ... . 


ಭ್ರಮರಿ ಆಭೋಗಿನಿಯೆಂಬವು ಮೊದಲಾಗೆ ಕುಲವಿದ್ಯೆ ಜಾತಿವಿದ್ಯ 
ಸಾಧಿತ ವಿದ್ಯೆಗಳೋ ಸಂಪಸ್ನನಾಗಿರ್ದು (ತಾರಂಘ್ರ, ೦೯೦ 
[ಸ೦.-ಮಾತಂಗೀ] 
ಮಾತಟ್ಟು (ಕಿ): ಸುದ್ದಿಯನ್ನು ಪೇಳಿಕಳುಹಿಸು; ಸಮಾಚಾರವನ್ನು 


ಮುಟ್ಟಿಸು; ಪಲದಿವಸಂ ಸೂಬ್ಬಡೆಯದೆ ಕರೆಪುದರ್ಶಾಸೆನಟ್ಟು 
ಮಾತ ದ ಕೆಳೆಯನನೆಮ್ನ: ಬ್ಬೆ ಸಿಯನೊಡಂಬಡಿಸಲಣ್ಮೆ: ನೆಂದು ಪೋಗಲ್ವೆ | (ಬ್ಹು 
Gus. ಟರ) [ಮಾತ್ಸು _. ಅಟ್ಟು)" 

ಮಾತಡಕು (ಕ್ರಿ). ಎಷಯವನ್ನು ಒಯ್ಯು: ಸಂದೇಶವನ್ನು ತಲಪಿಸು ; 
ಒದವಿದ ಬೇಟವಪ್ಪೊಃ ಡೆನಗತ್ತಃ ಳಗೂ ಬಗೆವೇೂ ಡೆನ್ನ ಮೇಳ ಕಳೆಯರ್ಕ 
ಳಿಲ್ಲ. . - ಓತುಮಾತಡಕಲೊಂದಿದ ದೂಹೆವಂಲ್ಲ ನೆಟ್ಟನೆ (ಕಂಭ. ೪-೭). 

ಎ [ಮಾತ್ಮು 4 ಅಡಕ್ಕು (4 ಅಡುಕು)] 

'ಮಾತಬರ ಮಾತ್ರ ರ್‌' ನೋ: 

'ಮಾತಬರಿ “ಮಾತರ್‌ ನೋ: 

ಮಾತರ (ನಾ). ತಾಯಿ; ಜನನಿ: ನರಿ ನಾಯ್‌ ಪರ್ದೆಂಬಿವಜ 
ಸ್ವರೊಪದಿಂ ಶಾಲ್ಮಲೀಮಹೀರುಹೆದೊರ್‌ ಮಾತರಪಿತರರಂ ಬಿಸುಟ್ಟತಿ 


ಭರದಿಂದೂಳ್ವಂ ಮೃಗಾಧಿಪಾದಿಶ್ರ್ಯಂಶಂ (mss. 0-04) ; 
ಮಾತರರುಂ ಪಿತರರುಮಾ ಭ್ರಾತರರುಂ . . - ಎಲ್ಲರುಂ ಸರೆ ಸೈ ಕೈತಿರ್ಪರ್‌, 
» ಜವನನಾರುಮೇಂ ಬಾರಿಪರೇ (ಕಣ್ಣ. ೦33 ಶ್ರಯೋ). 'ಪಿತರೆ ಪ 


[ಸಂ. ಮಾತ 

ಮಾತರಿ (ನ್ಯಾ. = ಮಾತರ : ಹ್ಯಾಗಿಹುದೊ ಮಾತಂಯ ಮನವು 
(೮44. ೪೯-೪6) ; ಎಲವೊ ನಿಜಮಾತರಿಯ ಗಮನನೆ ಎಂದು 'ಖಡ್ಗೆವ 
ಸೆಳೆಯೆ ಬಿಜ್ಜಣನು (೧೭ಪು: ೧೦೫೩೨). [<ವಸಂ. ಮಾತೃ] 

ಮಾತರಿತ್ವ (ನ್‌). ೧. ಗಾಳಿ; ವಾಯು; “ಪವಮಾನ . 
ಮಾತನಿಶ್ವಂ * ೬ ವಾತ್ಮೆ ಮಾತಮಂಡಳಿಯಕ್ಕುಂ” (ಕಟ್ನುಕೋ. 6-19) ; 
' ಲತಿಕಾಲಾಸ್ಕೋಪದೇಶವ್ಯಸು , ವನಲತಾಂದೋಳಿತಾಮೋದಸಂತರ್ಪಿತಚೇಚ 
ಚ್ವಂಚರೀಕಂ '. . . ತೀಡಿತ್ತೆಸಗಿ ಸುರಭಿವೈಭಾತಿಕಂ ಮಾತರಿಶ್ವಂ' 
(ಗರಂ: 01೬), ೨. ಗಾಳಿಯ ಅಧಿದೇವತೆ; ಮಾರುತ: ಮಾತರಿಶ್ಚಂಗ 
ದ್ರಿರಾಜಂಗೇತಜಲಿ ಪಲ್ಲಟವು ಕೇಳೆಂದಾತನನು ಪಸ್ನುಸಿದನುಜತದೆಲಂಜನಾ 
ಸೂನು (ಹೋರಾ - ೩-0-0): [ಸಂ. ಮಾತರಿಶ್ವನ್‌] ' 


ಮಾತರಿಶ್ವಮಿತ್ರ 


ಮಾತರಿಶ್ಚಮಿತ್ರ (ನಾ)- ವಾಯುವಿನ ಮಿತ್ರ ಸ ಅಗ್ನಿ: ಈಶ್ವಲಜ್ಜಿ 
ಯನುಳಿಯಬಾರದೆಂಬುಕ್ತಿಯಂ ಶಾಶ್ವತಂ ಮಾಡಬೇಕಲ್ಲದುಳಿದರೆ ಮಾತ 
ರಿಶ್ವಮಿತ್ರಂಗಾಹುತಿಯನೀಯಬೇಕು (ಕಂಠ ೩೬-೦೩). [೩0.7 

ಮಾತಾಟ (ನಾ). ೧. ಮಾತಾಡುವಿಕೆ-; ಅವರ ಮಾತಾಟವಂ ಕಿವಿಯಳತೆ 
ಯೊಳೆ ಕೇಳ್ವೆ (ಜಕ್ಕ, ೨೦-೦೦೩. ಪಿ. ಸರಸವಾದ ಮಾತುಕತೆ: 
ನೋಟದೆ ಬೇಟಮಂಕುರಿಸಿದಪ್ಪದು ಮೇಳಡೊಳಿಂಪುವೆತ್ತ ಮಾತುಟದೆ. 
ಮತ್ತೆ ಪಲ್ಲವಿಸಿದಪ್ಪದು (ಕಂದ್ರಕೆ- 6-೩೨)... [ಮಾತು 4 ಆಟ] 

ಮಾತಾಡಿಸು (ಕ್ರಿ). ೧. ನುಡಿಸು : ಆತನೆಂ ಮೆಲ್ಲಮೆಲ್ಲನೆ ಮಾತಾಡಿಸಿ 
(98ಫು. ೧೦-೦೯ ವ); ಈತನನು ಮಧುರುಳಾಪದಲ್ಲಿ ಮಾತಾಡಿಸುವೆನು 
(ತೊರರಾ. ಆ ಪ್ರಮಾಲೆ ... ಮಣಿರಥದೊಳೊಪ್ಪುವ 
ಕಿರೀಟಿಯಂ ನಗುತೆ ಮಾಶಾಡಿಸಿದಳು (ಕ ಬಕಾ. 0೩-೪)- ೨. ಮಾತನಂಡು 
ವಂತೆ ಮಾಡು ; ಹೇಳಿಸು ; ಹಲವು ಮಾತೇನೊಂದು ಪೆದ್ಯದೊಳೊಲಿಸಿ 
ಮಾತಾಡಿಸುವೆನೆಮ್ಮೊಡನೆಳವೇನಿಯ ತಲೆಯಭವನಂ ಸಂತೀರ್ತನಂ ಮಾಡಿ 
(oa 93-೩೭). [ಮಾತಾಡು 4 - ಇಸ್ಕು] 

ಮಾತಾಡು (ಕ್ರಿ). ೧. ಅಭಿಪ್ರಾಯವನ್ನು ಅಥವಾ ವಿಷಯವನ್ನು 
ಮಾತಿನ ಮೂಲಕ ಶಿಳಿಸು ; ನುಡಿ : ಚಿನ್ನಾಗಿ ತಿಳಿದುಕೊಂಡು ಮಾತಾಡ 
ಬೇಕು (ಮುಂಂಯ: ೪-೪೮); ಕಾಣಿಸಿದ್ದನ್ನು ಕುರಿತು ಮಾತಾಡುತ್ತೇನೆ 
(ಈಕಿ. ೨೪). ೨. ಪ್ರತಿಯಾಗಿ ನುಡಿ; ಉತ್ತರಿಸು : ಎಮಗೆ ಮಾತಾಡ 
ಸಲ್ಲೆಂಬವೋಲ್ಲೋಟ್‌ದೆ ನೀಂ ನಿನ್ನೊಂದು ವಾಕ್ಕೌಶಲಗುಣಮನಿದಂ 
ನಿನ್ನ ಸೌಜನ್ಮಜಾಲಂ ಪುದಿದಿರ್ದತ್ತು (ರೂಕಾ: ೦೨೪). ಸ. (ಆಲಂ) 
ಅಭಿವ್ಯಕ್ತಿಗೊಳಿಸು ; ಪ್ರಕಟಪಡಿಸು : ದಿಟವೀರನೇ ಕೂರಲಗಿನಲಿ 
ಮಾತಾಡು ಬಜ್‌ನುದಿ ; ಭಂಡತನ (ಕುಪ್ಶಾರ್ರೋ09-8) ; ನೋಟದಲಿ 
ಮಾತಾಡಿ ಪುರ್ಬಿನ ಟೀಟದಲಿ ಬೆಳ್ಮುಡಿ, . . ಸರ್ವಸ್ವವನ್ನು ತೆಅಿ್ಕ ಕವರಿ 
ಗೋಟುಗೊಳಿಸುವ . , . ಬಹುವಿಧದ ಮಾಯೆಯ ಬೇಟಕಾತಿಯ 
ರೊಪ್ಪಿದರು (ಕರಂ. ೧-೩-೩೦). 

ಮಾತಾಡುವ ಪಕ್ಕಿ, ಮಾತಾಡುವ ಹಕ್ಕಿ ಎ ನುಡಿಯುವ ಪಕ್ಷಿ; 

ಗಿಣಿ : ಮಾತುಡುವ ಪಕ್ಕಿಗಳ್ಳಿ ದವಿದೋಟುವ ಕೊಂಚೆಗೆ ಸಣ್ಣಗಾಯ್ಸಳಿಂ 
ಮೂಡುವ ಮಾಮರಕ್ಕೆಗಿವಳಾಕೆಯೊಳೀ ಮಖಭಿಸೇಕೆ ಸಾಲದೇ (೪2೫. ೬೭); 
“ನಿಹತಃ-ಮಾತಾಡುವ ಹಕ್ಕಿ" (ಓ೩0- ಇ). [ಮಾತು -. ಅಡು) 

ಮಾತಾಮಹ (ನಾ). ತಾಯಿಯ ತಂದೆ ; ಅಜ್ಜ ; ತಾತ; “ತಾಯ 
ತಂದೆ ಮಾತಾಮಹಂ'" (ಕನ್ನುಕೋ. 88-30): 'ಪೊಗಬ್ಟು ಪಲತೆಜದಿಂ 
ಪರಸಿದ ಮಾತಾಮಹಂಗೆ ಮಾರುತಿ ಕೈಗಳಂ ಮುಗಿದು (ಕುರಾನೂ. 
೦೦-೩೩ ಠ); ಬಂದ ಮಾತಾಮಹನ ಮಾತೆಯ ಮಂದಹರುಷವನಉೌದು 
ಧಿಮ್ಮನೆ ನಿಂದು 'ಕೈಮ್ಯುಗಿದೇನು ಬಂದಿರಿಯೆಂದು ಜೆಸಗೊಳಲು' 1,0. 
೩-೦೨-೨). [ಸಂ,] 

ಮಾತಾಮಹಿ (ನಾ): ೦. ತಾಯಿಯ ತಾಯಿ; ಅಜ್ಜಿ. ೨. ಹಿರಿಯಳು: 
ಮಾಂಟೆಸೋರಿ ಆಧುನಿಕಶಿಕ್ಷಣಪದೃತಿಗಳಿಗೆ ಮಾತಾದುಹಿಯೆನಿಸಿರುವರು. 
(8ಕ್ಚದ- ೬೯೦) - [ಸಂ. ಮಾತಾಮಹೀ) 

ಮಾತಾಮಾತ (ನಾ). ಅಳಲು ; ಕಷ್ಟ; ದುಃಖ: ಭಕ್ತರ ಸಲುವಾಗಿ 


8-೫-೦೬) ; 


ರಾಮನು ಮಃ ೇಹಧಾರಣ ಮಾಡಿ ಬಗೆಬಗೆಯ ಮಾತಾಮಾತಗಳನು 
ಎ ನ್ನು ಸುಖಿಗಳಾಗಿ ಮಾಡಬೇಕಾಯಿತು (ತುಳ; ಬ್ರ. 3 
"| ಅರೆ. ಮಅತರ್ಮ; ಪಾಠ, ಹಿಂ. ಮಾತರಮ್‌; ಮರಾ. 
ವರಾತಮ್‌, ಮಾತಮಿಾ] 
ಮಾತಾಯಿ (ನಾ). ೧. ಮಹಾತಾಯಿ ; ತುತ್ತೊಂದು ನಿ:ಡರಮ್ಮಾ - 
ಮಾತಾಯಿಗಳಿರಾ (0೫೬: 0-3) - ೨. ದುರ್ಗೆ ; (೪). 
[ಮ್ಮಾ -- ತಾಯಿ (ಆ ತಾಯ್‌)] 


೭೦೫೩ 


35 


ಮಾತ್ತು 


ಮಾತಾಳಿ (ನಾ): ೧- ಅತಿಯಾಗಿ ಮಾತನಾಡುವ ವ್ಯಕ್ತಿ; ಗಳಹುವ 
ವ್ಯಕ್ತಿ 2 “ಮಾತಾಲಿಯಿನಲ್‌ ಗಳಪಂ” (ಭಾರ. ಬ): ಆದಿತ್ಯನ ಸಾರಥಿ 
ಬೆಜಿಗುದಂ ಮಾತಾ[೫ಕಾಂ- ಯಾ]ಳಿ ಮಾತುಗೆಟ್ಟಂ ಧುರದೊಳ್‌ ಚೋದಿಸೆ 
ಹರಿಯುಂ ಶಲ್ಯನುಮಾದರದಿಂ ನರನ ದಿನಪತನಯನ ರಥಮಂ (ಶಂಶಣಾ- 
0-0೭೨); *'ಮಾತಾಳಿ - ಮಾತಿನ ಮಲ್ಲನು ಎಂದರೆ ಇಂದ್ರನ 
ಸಾರಥಿ ಮಾತಲಿ, ಮಾತುಗೆಟ್ಟಿಂ - ಮೂಕನಾದನು ; ಇಲ್ಲಿ 
ಮಾತಲಿಗೆ ಮಾತಾಳಿಯೆಂದು ಮಾಡಿರ:ವ ಪ್ರಯೋಗ ರಮ್ಯವಾಗಿದೆ” 
(ಕಕ ೫69) : ನೀಳಂ ಜೂದಾಳಿ ಕರಂ ` ನೀಜಂ' ಮಾತಾಳಿ 
ಕರೆಯೆ ಸಿಗ್ಗಾ ಳಿಯಿವಳ್‌ (ನ್ಕಾವ: 428) ; ಸೋಲಿಸಿದ ಗೆಲವಿಂದ ಬಲು 
ಮಾತಾಳಿಯಿವನೆನ್ನದಿರು (ಕರವಶ್ಕಿದಿ- ೨-೩೬) 5 ಅವಳು . . . ಎಲ್ಲ ಹೆಚ್ಚ 
ಮಕ್ಕಳಂತೆ ಬಹು ಮಾತಾಳಿ (ಕೆಗಾಳ್ಮು- ೪6). ೨- ಅತಿಶಯವಾದ ಶಬ್ದ 
ಪ್ರಯೋಗವುಳ್ಳುದು; ಹೋಲಿಕೆಗಳು "ಅತಿ; ಪ್ರಸಿದ್ಧವಾಗಿಯೂ 
ಸಾಮಾನ್ಯವಾಗಿಯೂ ಇದ್ದಾಗ ಕಾವ, [ಸು ಮಾತಾಳಿಯಾಗಿಯೂ ಮಾರ್ದನಿ. 
ಯಾಗಿಯೂ ಕಾಣುವುದು (ತತಃ, 0೩6), . [ಮಾತ್ಮು + - ಆಳಿ] 


ಮಾತಾಳಿತನ (ನಾ). ಅತಿಯಾಗಿ ಮಾತನಾಡುವಿಕೆ ; ಗಳಹುವಿಕೆ ; 

. ಹರಟೆ ಕೊಚ್ಚುವಿಕೆ ; ಆಳೆತನಕಾಭರಣವೇ ಮಾತಾಳಿತನ ಕೈದೋಲ 
ತನ ಮೇಲಣೇಟ್‌ನ ಬಾಯ ಸುಭಟರೆ ಹೊಗಳಬೇಡ (ಉಳ. ೯-೩೦) - 

[ಮಾತಾಳಿ __ -- ತನ] 

ಮಾತಿ, ಮಾದಿ (ನಾ). ಒಂದು ಬಗೆಯ ಮರ ಮತ್ತು ಔಷಧಕ್ಕೆ 
ಬಳಸುವ ಅದರ ಕಾಯಿ: ಪ್ರಮೇಷಕ್ಕೆ . . . ಕೆಸುವಿನ ಸೊಪ್ಪು, 
ನರುವಲಸೊಪ್ಪ್ಪ, ಹೆಬ್ಬಜಿಯ ಕಾಯಿ, ತಗರಿನ ಕೋಡಿನ ಹಾಗೆ ಇರುವ 
ಮಾತಿಯ ಕಾಯಿ) - . . ಕೊಡುತ್ತಾ ಬರುವುದು (೨ಕ್ಕೆಂ. 08೭). ಮಾದ್ಮಿ: 
ಚಿಲಕಧೂಪ . . , ಮಾಡಿ, ಚಿತ್ತ, ಧೂಪ (ಕ್ಯುತಿಗ, ೦೩-೨೩೭): 

[? . / ತೆಲು. ಮಾಡಿ ಇ ಕುಡುಹುರುಳಿ] 

ಮಾತಿಗ (ನಾ)- ಚೆನ್ನಾಗಿ ಮಾತನಾಡಬಲ್ಲವನು ; ವಾಗ್ಮಿ: ಬಾಬರನು 
ತುಸು ದೊಡ್ಡಾಳೂ ನಗಮೋರೆಯವನ್ನೂ ಮಾತಿಗನೂ ಕಸ್ಪುವುಳ್ಳದನೂ 
ಆಗಿದ್ದನು (ಕೋಣರ, ೩೬) - [ಮಾತ್ಮು + - ಇಗ] 

ಮಾತಿಲಿ (ನಾ). ನುಡಿಯದೆ ಸುಮ್ಮನಿರುವ ವ್ಯಕ್ತಿ; ಮೌನಿ; 
ಹಮ್ಮೈಸ ಕುಳಿತು ಮಾತೆ ಕಯನಿಯ ಕರಿದು ಮಾತಿಲಿಯಾಗಿ ರೋದಿಸಿರೆ,' 
ಬೆರಗುಹೊಡೆದುತಿರ್ದನಾ ಬಭು ವಾಹನಂ (ಶತ್ರಾಂಗ, ೭೫-೨೦೩ ; ಮನೆ 
ಯಲ್ಲಿ ಸೇಜೀವಿನಿಯೆಂ ಒಂದು ಮಾತಿಲಿ (೫5. ೬೮), 

[ಮಾತ್ಕು -.. -- ಇಲ್ಮಿ] 

ಮಾತ್ತು (ನಾ). ೧. ಮನಸ್ಸಿನ ಭಾವನೆಗಳನ್ನು ಬಾಯಿಯ ಮೂಲಕ 
ವ್ಯಕ್ತಗೊಳಿಸುವ ಮಾಧ್ಯಮ ; ನುಡಿ; ಸೊಲ್ಲು: ತೀರ್ಥಂಕರ 

_ ಪರಮದೇವರ ಮಾತಂ ಕೇಳ್ದು ಬೇಗಂ ಗಂಗಾದೇವತೆ . , , ತಣ್ಣೆತಪ್ಪ 
ಗಾಳಿಯುಂ ಸುಗಂಧಜಲವರ್ಷಮುಮಂ ಮಾಡಿದೊಡೆ (ಮ್ಮಾರಾ 90೪-೦೦); 
ನಿನ್ನ ಮಾತುಗಳ್‌ ಕೀಲಿಸಿವಂತೆವೊಲಃ ಮನದೊಳಿರ್ದುವು (604. ೩೨೩); 
ಮಾತೆಯುದು. ಜ್ಯೋತಿರ್ಲಿಂಗ (ಅರತ. ೨೦೦-೯೬೦); ಮಾತು ಮನೆ 
ಕೆಡಿಸಿತು, ತೂತು ಒಲೆ ಕೆಡಿಸಿತು (ಗಾರ). ೨. (ಬರಹದ ಮೂಲಕ 
ವ್ಯಕ್ತಪಡಿಸುವ) ಉಕ್ತಿ ; ಹೇಳಿಕೆ : ನೆನೆನೆನೆದು ಪೆರರ ಮಾತುಗಳನೆ 
ನೆಗಟ್ನಿರೆ ಕೃತಿಯೊಳದು ವರಂ ನಗದ ಗುಹಾಧ್ವನಿಯವೊಲನರ್ಥವಚನಂ. 
(4೨೫. 0-09)- ೩. ಒಂದು ಜನಾಂಗವು ಉಪಯೋಗಿಸುವ ಎಲ್ಲ 
ಶಬ್ದಗಳ ಸಮುಚ್ಚಯ ಮತ್ತು ಅದನ್ನು ಉಪಯೋಗಿಸುವ ಕ್ರಮ; 
ಭಾಷೆ: ನೆಡಿಗಳೊಡುಬಡರ್ಲ ಬಗದಫೋಲ್‌ ಬಗೆಯಂ ಮಿಗಲೀಯ 
ದೊಂದೆ ನಾಟ್ಲುಡಿಯ ಬಡಂಗೆ ಕನ್ನಡದ ಮಾತಿನೊಳಾ ವಿಕಟಾಕ್ಷರುಗಳೊಛ್ಥ 
ತೊಡರದೆ ಸಕ್ಕದಂಗಳ ಪದಂ ಪವಣುಗಿರೆ ಮೆಲ್ಬುವೆತ್ತು ದಾಂಗುಡಿವಿಡು 


ಮಾತ್ಕು 


ವಂತೆ.ನೀಳ್ದು ನಿಲೆ ಪೇಟ್ಟುದು ನೀತಿನರುತರಕ್ರೆಮಂ (ಕಂರಾ- 0-೦೪) ; 
ನವರಸಮುಣ್ಮೆ, ಮಾತು' ಪೊಸತಾಗಿರೆ. ದೇಶಿಯೆ ದೇಸೆವೆತ್ತುದೆಂಬವೊಲಿರೆ 
೬೬ ಪೇಟಲೊಡರ್ಚಿದೋ ಪ್ರಬಂಥಮಂ (ಕರಂ. 0-00)- 
೪. ಪ್ರಾಚೀನವಾದ ನುಡಿ; ಪಳವಾತು: ಗೀತವ ಬಲ್ಲಾತ 
ಜಾಣನಲ್ಲ ಮಾತೆ ಬಲ್ಲುತೆ ಜಾಣನಲ್ಲ ಜಾಣನು ಜಾಣನು ಆತ ಜಾಣನು 
ಲಂಗವ ನೆಕ್‌ ನಂಬಿದಾತ (986: ೧೫೪: ೫. ಸಂಗತಿ ; ವಿಷಯ: 
ವೃತ್ತಾಂತ ; ಕಿತ್ತಯ್ಯಂಗಳ ಸಂನ್ಯಸನಂಗೆಯ್ದರೆಂಬಾ ಮಾತನರಸನಾದಿ 
ಯಾಗಿ ಪೊಟಲ ಜನಂಗಳೆಲ್ಲಂ ಕೇಳ್ಮು (6ಣ್ಮಾಣ, 6-9); ಅಂತು 
ಸುಯೋಧನನ ಮಲ್ಲನಂ [ಕೊಂದು]: ವಲಲಂ ವಿರಾಟನ ಮನೆಯೊಳ ತನ್ನ 
ಮಾತೇ ಮಾತಾಗಿರ್ದಂ (ಶಂಕಾ, 6-56 ರ): ಈತಾರೆ ಕಲ್ಪಾಂತರುದ್ರನ 
ಮಾತು ಜಗಕೇಕೆ (ಕು್ಶಾಪ್ರೋ- ೬-೬೭). ೬. ಸಂಭಾಷಣೆ: ಪಾತ್ರದ 
ಮಾತನು ಗೀತದ ನುಡಿಯನು ಕಟ್ಟಿಕೊಟ್ಟರು ನಮ್ಮ ತಂದೆ (ಇಂತಾಶ. 
0೦-೪): ೭. ಆಣೆ; ಪ್ರತಿಜ್ಞೆ : ಪ್ರಮಾಣ: ಆ ಬ್ರಾಹ್ಮಣನಿಗೆ ಹೇಳಿ 
ಅವನಿಂದ ಮಾತು ತೆಗೆದುಕೊಳ್ಳೆಬೇಕು (650. ೭); ಅವಳು ಪಶುಪತಿಯ' 
ಹೆಂಡತಿಯೆಂಬ ಸಂಗತಿಯನ್ನು ಅವಳಿಗಾಗಲಿ ಪಶುಪತಿಗಾಗಲಿ ತಿಳಿಸಬಾರ 
ಬೆಂದು ಮಾತುತೆಗೆದುಕೊಂಡನು (ರನು- 063). "ಮಾಹುಕೊಡು', 
“ಮಾತುಗಳ್ಳ' ಪರಾ. ೮. (ಲಗ್ನದ) ನಿಶ್ಚಯ: ನಿಷ್ಕರ್ಷೆ: 
ಕೊನರೆಣಿಕೆ ಬೇಡವಳ್ಲೆ ಆಗಿಲ್ಲ ಮಾತು (೧೧ರ. 89-68), ೯. ಅಪವಾದ; 
ದೂರು ; ನಿಂದೆ: ಮನೆಗೆ ಬಂದಳಿಯ ಮಗನಲ್ಲ ತವರಿಗೆ ಮಾತು 
ತಂದೋಳು ಮಗಳಲ್ಲ (ಕಣ. ೬). ೧೦. ಜಗಳ: ವಾಣ್ವಾದ : 
ಮಾತಿನಲಿ ಸೋತವನೆ ಜಾಣ (ಸರಕ್ಕ. 049) ; ಮಾತು ಬಂದಾಗ 
ಸೋತು ಹೋದವನೇ ಜಾಣ (೧೪5). 

ಮಾತುಮಾತು, ಮಾತೋಮಾತು (ದ್ವಿರುಕ್ತಿ) : ಮಾತುಮಾತೇ ಕಲಪ, 
ಕೂಶುಕೂತೇ ಕಾಯಿಲೆ (ಉಂಬ್ಬೂ - ೪); ಅವನು ಮಾತುಮಾಶಿಗೆ ಹಟ 
ಮಾಡುತ್ತಿದ್ದನು (ಮು00ಯ, ೨-೫೦); ದಾರಿಗುಂಟ ನಡೆಯುತ್ತಿದ್ದಾಗ 
ಮಾತೋಮಾತು ನಡೆಯಿತು (ಹೂಸ. ೩೪): ಮಾತದು - ಮಾತನ್ನು 
ಬಲ್ಲವನು : ಕುೀತಂತು ಪೆಠರ ಬಗೆಯಂ ತೆಜ್‌ದಿರೆ ಪೆಜರ್ಗಜಪಲಾರ್ಪವಂ 
ಮಾತಟ್‌ವಂ (160- 0-08); ಪ್ರವರರ ಪಂಡಿತರ ನೆಗಲ್ಲ ಮಾತಟ್‌ವರ 
ಸಬ್ಬವದವರೊಡನಂತೊಸೆದನ್ನವಾಸಡದೋಲಗದೊಳಿರ್ವನಾಗಳಿ' ಹರಿಗಂ 
(ಪಣ ೩-60), ಮಾತಾಗು ೧. ಮದುವೆ. ವ್ಯಾಪಾರ 
ಮುಂಶಾದ ಕೊಡುಕೊಳ್ಳುವ ವ್ಯವಹಾರದ ನಿಷ್ಯರ್ಷೆಯಾಗು, 
ನಿಶ್ಚಯವಾಗು : ಆತನು, ಬೆಳ್ಳಿಗೆ ಎಲ್ಲಿಯೂ ಮಾತಾಗಿಲ್ಲವೆಂದೂ ಆ 
ಮನೆ ನಿಮಗೆ ಹೊಂದಬಹುದೆಂದೂ ತಿಳಿಸಿದನು (೪೬ಊರೆ. ೩ ಕಣಸಾರ). ೨. 
ಜಗಳವಾಗು : ಅವರಿಬ್ಬರಿಗೂ ಕಲಸಕ್ಕೆ-ಬಾರದ ಯಾವುದೋ ವಿಷಯಕ್ಕೆ 
ಮಾತಾಗಿ ಪರಸ್ಪರ ಮನೆಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟರು (640). 
ಮಾತಿಗೆ ತಪ್ಪು ಎ ವಚನಭಂಗ ಮಾಡು : ನೀನು ಮಾತಿಗೆ ತಪ್ಪಿದಂತೆಯೇ 
ಆಯ್ತು (ಕಳಕು- ೦೮೫); ಮಾತಿಗೆ ತಪ್ಪಿದವ ಮಾದಿಗ (ಗಾರೆ). ಮಾತಿಗೆ 
ನಿಲುಕು ನುಡಿಗಳಲ್ಲಿ ಹೇಳುವುದಕ್ಕೆ ಬರು... ಸಾಧ್ಯವಾಗು ; 
ಸುಬ್ಬಮ್ಮುನವರ ಆ ಸೌಜನ್ಯವೆನುವುದು ಮಾತಿಗೆ ನಿಲುಕದಂತಹುದು 
(60ರ. ೬೬-೬6). ಮಾತಿಗೆ ಬಾರದ ವಸ್ತು ಉಪಯುಕ್ತ 
ವಾಗಮುದು : ಅಪ್ರಯೋಜಕವಾದುದು ; ಮಾತಿಗೆ ಬಾರದ ವಸ್ತು 


ಬಹಳಿದ್ದರೇನು ಹೋತಿನ ಕೊರಳೊಳಗೆ ಮೊಲೆ ಇದ್ದರೇನು (ಫ್ರಕಂರ. | 


0-0೯ ತಂ). ಮಾತಿಗೆ ಮಾತು ಬೆಳೆ ಎ ಜಗಳವುಂಟಾಗು ; ಅತ್ತೆ 
'ಅಳಿಯಂದಿರಿಗೆ ಮಾತಿಗೆ ಮಾತು ಬೆಳೆದು ಎಲ್ಲಿ ರಂಪವಾಗುವುದೋ ಎಂದು 
ಎದೆ ಬಡಿದುಕೊಳ್ಳುತ್ತಿದೆ (೪ರ. ೭೦). ' ಮಾತಿನ ಮಲ್ಲ ಎ ಅತಿಯಾಗಿ 


ಮಾತಾಡುವವನು ; ಹರಟೆಮಲ್ಲ; ಅವರನ್ನು ಮಾತಿಗೆ ಬಿಟ್ಟೀಯಾ 


೭೦೫೪ 


16 


50. 


46 


ಮಾತುಕೊಡು 


ನೀನು? ಮಾತಿನ ಮಲ್ಲ (ಪಗಳ. 9). ಮಾತಿನ ಮಲ್ಲಿ ಎ ಅತಿಯಾಗಿ 
ಮಾತನ್ನಾಡುವವಳು: ಹರಟೆಮಲ್ಲಿ: ಆ ಮಾತಿನ ಮಲ್ಲಿಯ 
ಭಂಡಾರದಲ್ಲಿ ಅದೆಷ್ಟು ವಿಷಯ ತುಂಬಿತ್ತೋ ? (ಕೂಶಸ- 3೨). 
ಮಾತಿನ ವಾಸಿ ಎ ಆಡಿದ ಮಾತನ್ನು ಉಳಿಸಿಕೊಳ್ಳುವ ಛಲ,- ಹಟ: 
ಆಸೆಯೇ ಜೀವದಲಿ ಕುರುಧರಣೇಶ. ಬಿಡು ರಾಜ್ಯವನು ಮಾತಿನ 
ವಾಸಿಯೇ ಕೊಡು ಕದನವನು. (ಕುವ ಕ. ೦೩-೦೩). ಮಾತುಕತೆಎಲೋಕಾಭಿ 
ರಾಮವಾದ ಸಂಭಾಷಣೆ ; ಹರಟೆ : ಈಚ ಬಂದಾಗ ನನ್ನ ಹೆಂಡತಿಯ 
ಮಾತುಕತೆ ನಡೆಯುತ್ತಲೇ. ಇತ್ತು (ಯೂಕಿ. ೩೬). ಮಾತುಮಾರು ಎ. 
ಹೇಳುವ ಮಾತನ್ನು ಉಲ್ಲಂಘನೆ ಮಾಡು. ಉಲ್ಲಂಘಿಸು ; 
ತಾಯಿ ತಂದೆಗಳ ಮಾತು ಮಾರಿ ಆಕಿಯಾದರೂ ಹೊರಟಾಳೆ? 
(೭99. ೩೦)... ಮಾತುಹಿಡಿ ಸಂಭಾಷಿಸು ; ಮಾತನಾಡಲು 
ತೊಡಗು; ಭಟ್ಟ ದಕ್ಷಿಣೆಗಂದರೆ ಮಾತು ಹಡಿದಾನು, ಮುಂತ್ರಕ್ಕಾದರೆ 
ಬೆನ್ನು ತೋರಿಸ್ಕುನು (ಗಾತ್ರ. . ಮಾತೆಜಕಿಯಲ್‌ ಎ ನುಡಿಯ ಅಧಿ 
ದೇವತೆ ; ಸರಸ ತಿ: "ನುಡಿವೆಣ್‌, ಬಾಸೆವೆಣ,  ಸೊರ್ವೆಣ್ಣ, 
ಮಾತೆಅಕಿಯಳ್‌, ಸಾರದೆ, ಸರಸತಿ - ಈ ೬ ಸರಸ್ವತಿಗೆ ಪೆಸರ್‌” (46೫. 
16-02), 

[ದೇ॥. ತಮಿ, ಮುಟ್ಟು, ಮಾಟವು ; ಮಲ. ಮಾಳ್ಕು, ತುಳ್ಳು 

ಮಾಕ್‌ ; ತೆಲು, ಗೊಂಡಿ, ಮಾಟ: ಕೋತ. ಮಾಂಟ್‌] K 

ಮಾತ್ತು (ನ). [ಸಂಗೀತ] ಹಾಡಿನ ಸಾಹಿತ್ಯದಲ್ಲಿ ಬಳಕೆಯಾಗುವ 
ಅಕ್ಷರ; ॥ “ಹಾಡಿನಲ್ಲಿರುವ ಮಾತುಗಳಿಗೆ ಮಾತು ಎಂದೂ ನಾದಾಂಶೆ' 
ಮತ್ತು ಲಯಾಂಶಗಳ ಸಮಪ್ಟಿಗೆ ಧಾತುವೆಂದೂ ಸಂಗೀತಶಾಸ್ತ್ರದಲ್ಲಿ 
ಪರಿಭಾಷೆ. ಮಾತು ಎಂಬ ಕನ್ನಡಶಬ್ದವು ಈ ಶಾಸ್ತ್ರದಲ್ಲಿ 
ಪಾರಿಭಾಷಿಕಸಂಜ್ಞೆಯನ್ನು ಪಡೆದಿದೆ” (ಕ್ರ. ಒಂ ಕೂಲ)? ೮ 
ಖಂಡಗಳಲ್ಲಿ ಧಾತುವು ಒಂದೇ, ಆದರೆ ಮಾತುವು ಬೇರೆಯಾಗಿರುತ ದೆ. 
ಧಾತುವೆಂದರೆ ಸ್ವರವೆಂದು ಹೇಳಿದೆ. ಮಾತು ಎಂದರೆ ಅಕ್ಷರವೆನ್ನ ಲಾಗಿದೆ 
(ತತುಪ್ಪ- ೦0೨). 1] 

ಮಾತ್ತು (ನಾ). ೧. ಅದ್ಭುತವಾದ ಕೆಲಸ, ಕಾರ್ಯ : 4) ೨. ವಿಷ 
ವನ್ನಾಗಲೀ ರೋಗವನ್ನಾಗಲೀ ನಿವಾರಿಸುವ ಮದ್ದು : ವಿಷಹಾರಿ. 

[ ಅರ. ಹಿಂ. ಮರಾ. ಮಾತ್‌ ] 

ಮಾತುಂಗುಟ್ಟು. ಮಾತುಗುಟ್ಟು (ಕ್ರಿ). ಪರಸ್ಪರ ಸಂಭಾಷಿಸು,- 
ಆಲಾಪಿಸು :. ಪುದುಂಗೊಳಿಸಿದಂ- ಪುದುಗೊಳಿಸಿದಂ, ಮಾತುಂಗುಟ್ಟಿದಂ, 
ಮಾತುಗುಟ್ಟಿದೆಂ (ಕುಡ. ೦೬೭ ಶ್ರಯೋ)- ಮಾತುಗುಟ್ಟು 
ಬೂತುತನಂ ಪೆಆಗಾಗೆ ಮೂತುಗುಟ್ವಿದೆಪಳೆ (ಲೀರಾವ, ೨-೦೦೦) ; ಹುಸಿವನ 
ಮಾತುಗುಟ್ಟದಿರು ಲೋಬನ ಮಾತನಡಂಗಿಸಾಜಿಯೊಳ್ಳುಸಿವನ ಮಾತು” 
ಗೇಳಿದಿರು. (೪೩, 1 ೨೫-೪೭; 3189); ಇಂತರಸನರಸಿವೆರಸು ಸಂಸ್ಕೃತಿ 
ಯೊಂದು ಬಾಟಕ್ಸೀಡಂ ಕುಜಳಿತು ಮಾತುಗುಟ್ಟುತಿರ್ದುಂ ಬಿರ್ದುಣಿಸಂ 
ಮರ್ದುಣಿಸೆಂಬಂತಿರುಂಡು ಸೆಜ್ಜೆವನೆಗೆ  ಪವಡಿಸಲೈಂದು ಪೋದಂ 
(ರಾಕೂಕ್ಕ. ೭೩-03); ಸಂತೋಷೋಶ್ಸಾಹಗಳಿಂದ ಮಾತುಗುಟ್ಟುತ್ತಿರುವ 
ಯುವರಾಜ ಶ್ರೀರಂಜಹಿಡೆಯನನ್ನೊಡಗೂಂಡು. ಬೆಟ್ಟದ ಅರಸುವಿನ 


ಪ್ರವೇಶ (ಶೆಟ್ಟಿ. ೦೪-06) - [ ಮಾತ್ಯು 4 ಕುಟ್ಟು ] 
ಮಾತುಕೇಳು `ಮಾತುಗೇಳ' ನೋ. 
ಮಾತುಕೊಡು, ಮರಾಶುಗುಡು ((ಕ್ರೆ). ಭಾಷೆಯನ್ನು ಕೊಡು: 
ವಾಗ್ದಾನ ಮಾಡು : ಆಚಾರ್ಯನಿಗೆ ನಾನೇ ತಮ್ಮ ಪರವಾಗಿ ಮಾತು 
ಕೊಟ್ಟು ಬಂದಿರುವೆನು (ರಾನಕ- ೦೬) ; . ಅಪೂರ್ವನ ಮದುವೆಯ 
ಸಂಬಂಧವಾಗಿ ನೀಸು, ಯಾರಿಗೂ ಮಾತುಕೊಡಬೇಡ (ಕ. 0)- 
ಮಾತುಗುಡು : ಅದರ್‌ ಮಾತುಗುಡದಿರೆ ಕುಮಾರಿ ಪ್ರಯದಕ್ಷ ಸೆಟ್ಟಿ 


ಮಾತುಗ 


೭೦೫೫ ಮಾತುರ 
ಮೊದಲಾಗೆ ಬಂಧುಗಳೆಲ್ಲರುವುನೊಡಂಬಡಿಸಿ - . . ಜಿನದೀಕ್ಷೆಯಂ ಮಾತುಗಿ (ನಾ). ಇ ವತಾತುಗಾರ್ತಿ: ಮಾತುಗಿ, ಮಾತುಗಿತಿ ತುಗಿ, 
ಕೈಕೊಂಡು (ಕರನ್ನು: ಸಟ)... [ ಮಾತ್ಯು 4 ಕೊಡು] ಬೂತಾಂಗಿತಿ (ಕಣ್ಗಳು. ೦೩ ಕೃಯೋ)... [ಮಾತುಗ 4 - ಇ 
ಮಾತುಗ (ನಾ). = ಮಾತಿಗೆ : ಮಾತುಗಂ. ಬೂತುಗರಿ (ಕೆರುದ- 300 ಮಾತುಗಿತಿ (ನಾ). - . ಮಾತುಗಾರ್ತಿ: ಮಾತುಗಿ, ಮಾತುಗಿತಿ ; 
ಪ್ರಯೋ); ಏವಂ ಮಾತುಗಂ, ಮಾತುವಣಿಗೆಂ (ಕಣ್ಮನ. ಶ್ರಯೋ)- ಬೂತುಗಿ. ಬೂತುಗಿತಿ (ಕಜ್ಮಾನಂ- ೦೯ ಶ್ರಯೋ)- 
ಮಾತು -- ಗ] 5 [ಮಾತುಗ 4 - "ಇತ್ಲಿ (ಆ. - ಇತ್ತಿ)] 


ಮಾತುಗಂಟಿ; (ನಾ): ಅತಿಯಾಗಿ ಮಾತನಾಡುವವಳು; ಹರಟೆಮಲ್ಲಿ : 
ಮಾತುಗುಟಿಯಾದ ಅವಳನ್ನು ಮಾತನಾಡಿಸಲು ಎಲ್ಲರೂ ಹಿಂಜರಿಯುತ್ತಾರೆ 
(ಕೊ). [ಮಾತ್ಕು 4. -ಗಂಟ್ಮ + -ಣ್ಯ] 

ಮಾತುಗಂಟ್ಮಿ (ನಾ). ೧. ಅತಿಯಾಗಿ ಮಾತನಾಡುವವನು ; ಹರಟಿ 
ಮಲ್ಲ: ಪಶು ಪಾಷುಡಿ ಚಾರ್ವಾಕ 'ಮಾತುಗಂಟಿ ವಿಷ್ಟನಾಡಿದರೊ 
ಶಿವಯೋಗಸಂಬಂಧಸಂಪನ್ನನೊಪ್ಪವನೆ (48, 11, ೩00-5೦). (ಗು). ವಿ. 


ಅತಿಯಾಗಿ ಮಾತನ್ನಾಡುವ ; "ಮಾತುಗಂಟಿತನ' , ಪರಾ: 
[ಮಾತ್ಯು ನೆ: -ಗಂಟ್ಯ + ಇ] 


ಮಾತುಗಂಟಿತನ (ನಾ). ಅತಿಯಾಗಿ ಮಾತನ್ನಾಡುವ ಸ್ವಭಾವ: ಯಾಚಕ 
ಮಾತುಗಂಟಿತನದಿಂದ , ವಸ್ತುಭಾವದ ನಿಹಿತವನಜ*ಯದೆ . ವಾಗ್ವಾದೆಕ್ಕೆ 
ಗೆಲ್ಲ ಸೋಲಕ್ಕೆ ಹೋರುವಲ್ಲಿ ಇಹಪರ ಉಭಯದಲ್ಲಿಗೆ ದುಃಖಿ (ಕೋನ. 
46-843); ಮಾತುಗಂಟಿತನದಿಂದ ಎಷ್ಟು ಮಾತನಾಡಿದಡೇನೆ (ಸಕತ, 


1 ೩6೬-೨೩), [ಮಾತುಗಂಟ್ಮಿ 1 - ತನ] ತ 3 
ಮಾತುಗಳ್ಳ (ನಾ). ಕೊಟ್ಟ ಭಾಷೆಗೆ ತಪ್ಪುವವನಂ; ಸುಳ್ಳ : ನಾನು 
. ಆಡಿ ತಪ್ಪುವ ` ಕ್ಷುದ್ರಬುದ್ಧಿಯ , ಕಿರುಕುಳನೆಲ್ಲ- ಮಾತುಗಳ್ಳನಲ್ಲ 
(ರುತ್ರಶೆ: ಇ0-06). [ಮಾತ್ತು - ಕಳ್ಳ] 
ಮಾತುಗಾತಿ (ನಾ). ಬಹಳ ಮಾತನ್ನಾಡುವವಳು ; ಹರಟಿಮಲ್ಲಿ : 
ಓಹೋಹೋ. ಮಾತುಗಾತಿ, ಮಾಟಗಾತಿ: ಬಾ ಊಟಕ್ಕೆ ಬಡಿಸು(ಕೆಳುತು.. 


038). ಮಾತ್ಸು' 4: - ಕಾತ್ಮೀ] ol 

ಮಾತುಗಾರ " ಮಾತುಗಾಜಿ ' ನೋ. 

ಮಾತುಗಾರಿಕೆ "ಮಾತುಗಾಲ್‌ಕೆ' ನೋ. 

ಮಾತುಗಾರ್ತಿ (ನಾ). ಮಾತು ಬಲ್ಲವಳು ; ವಾಚಾಳಿ : (೪). 

(ಮಾತುಗಾರ (೭ ಮಾತುಗಾಳಿ) 4 - ತ್ಮಿ (ಎ. - ಇತ್ತಿ) 

ಮಾತುಗಾಅಿ, ಮಾತುಗಾರ(ನಾ)- ೧. ಅತಿಯಾಗಿ ಮಾತನ್ನಾಡುವವನು; 
ಹರಟೆಮಲ್ಲ: " ಮಾತುಗಾಜಿತನ ` ಪರಾ. ೨. ಚೆನ್ನಾಗಿ ಮಾತನ್ನಾಡು 
ವವನು; ವಾಗ್ಮಿ: (). ಮಾತುಗಾರ: ೧. ಆ ಮಾತುಗಾರನ 
ಹತ್ತಿರ ಕುಳಿತುಕೊಳ್ಳಲು ಯಾರೂ ಇಷ್ಟಪಡುವುದಿಲ್ಲ (6.3). ೨: ಅವನು 
ಒಳ್ಳೆಯ ಮಾತುಗಾರ (60): [ಮಾತ್ಕು 4 - ಕಾಣ] 

ಮಾತುಗಾಅತನ (ನಾ). ಅತಿಯಾಗಿ ಮಾತನ್ನಾಡುವಿಕೆ ; ಗಳಹುವಿಕೆ ; 
ಮಾತುಗಾ[೫೫. 597ಅತನದಲುಲಿವ ಪಲಮಾತವೇಶಕೆ ನಾವು ಪೆಣಿದ 
ಮಾತನಾಲಿಸಿ ಮಾಡಬೇಹುದು ಮಕ್ಕಳಾದವರು (ಏಸಫು. 4-೫0): 

[ಮಾತುಗಾಲಿ -. -' ತನ] 

ಮಾತುಗಾಆಕೆ. ಮಾತುಗುರಿಕೆ (ನಾ). ೧. ಇ ಮಾತುಗಾಳಿತನ: 
ಪೇತೆ ನೀನೇನು ದೊಡ್ಡಿತು ನನ್ನ ಸರಲ ಮಂಯ್ಯಾತುಕೊಂಬೊಡೆ ರುದ್ರ, 
ಗರಿದು ಮಾತಂಗಾಜ್‌ಕೆ ಬೇಡ , ಹಿಡಿಯೆಂದು ಭಾಳದೆ ತೂತೇಳಲೆಚ್ಚು 
ಬೊಬ್ಬಿಳ್‌ದ (ಕೋಶಕೆ- 02-೩)- ಪ. ವಾದ ; ತರ್ಕ; 
ಮಾತುಗಾಲಸಕೆಯಿಂದಲಿವರಿವರ ಸೋಕೆಸಿದ. ಗೌತಮಣೆ ಬರಹೇಳ್ಲೊ 
(ಶೀಕ್ಕೆಪಾ ೪-೦೨-3೮) . ಮಾತುಗಾರಿಕೆ: ೩. ಮಾತಾಡುವ ರೀತಿ 
ಅವಳು ಮಾತುಗಾರಿಕೆಯಲ್ಲಿ ಬಹಳೇ ನಿರ್ಭಿಡೆ ಸ್ವಭಾವದವಳು (9ರನಾ-5೩); 
ಇವರ ಮಾಮೂಲಿಯ ಮಾತುಗಾರಿಕೆಯು . . . ರಗವರ್ಜ್ಯ ಸತ್ಯಲೋಕದ 
ಶುಭ್ರತೆಯನ್ನು ಸೇರುವದು (ಏಿಕಾನುಂ- ೯೪). [ವಾತುಗಾಆ 3... ಇಕೆ] 


ಚರ್ಚೆ; | 


೩0 


40 


ಮಾತುಗುಟ್ಟು *ಮಾತುಂಗುಟ್ಟ್ಸಿ” ಫೋ. 
ಮಾತುಗುಡು 'ಮಾತುಕೊಡು" ನೋ. 
ಮಾತುಗುಳಿ, -ಮಾತುಗೂಳಿ (ಗು)- 
ಸಂಭಾಷಿಸುವ : ಮಾತುಗುಳಿ ತರುಣ ಸೆಕ್ಲುದೋವನ ಪಕ್ಕದಲ್ಲಿ 
ಮೆಟ್ಟಲಿಳಿಯುತ್ತ , ನುಡಿದನು (ಫ್ರಿಃರು. 39): ಆತ ಒಳ್ಳೆ 
_ ಮಾತುಗುಳಿ ಚತುರ (ಕ್ರೀಕಾಕ್ತ. 31). ಮಾತುಗೂಳಿ: ಅವನ ಕರುಣೆ 
ಯುರದ ಮಾತುಗೂಳಿ ಜಿಹ್ವೆಯಿದ್ದು ಇಲ್ಲದಂತೆ ಉಗ್ಗು ತಿರುವನು (ಕನ. 
೦-೧೪). [ಮಾತ್ಮು 4 -- ಗುಳ್ಳಿ (ಆ. ಕುಳ್ಳಿ) 
ಮಾತುಗೂಳಿ-`ಮಾತುಗುಳಿ' ನೋ. 
ಮಾತುಗೆಡು (ಕ್ರಿ). ನುಡಿಯದಂತಾಗು ; ಮೂಕವಾಗಂ : ಆದಿತ್ಯನ 
ಸಾರಥಿ ಬೆಜಗಾದಂ ಮಾತಾಳಿ ಮಾತುಗೆಟ್ಟಂ ಧುರದೊಳ್‌ ಚೋದಿಸೆ 
ಹರಿಯುಂಂ ಶಲ್ಯನುಮಾದರೆದಿಂ ನರನ. ದಿನಪತನಯನ ರಥಮಂ. 
(ಕಂಸಘ, 03-0೬3): [ಮಾತ್ತು 4 ಕೆಡ್ಕು] 
eo ಮಾತುಕೇಳು (ಕ್ರಿ). ನುಡಿಗೆ ಒಡಂಬಡು ; ಸಮ್ಮ 
; ಪೊಂದರುತಿರೆ ಗಂಡಂ ಸಾಯೆಂದಡೆ ಜೀಯೆಂದು ಪೇಟಕ್ಕೊಡಂ 
ಬಹಿ ಬೀಯವಿಲ್ಲದೊಡಂದಾಗಳ್ಮಾತುಗೇಳರಟನಂ 
ಮಜ್‌ವರ್‌ (ಸನುಕ. 3-000), ಮಾತುಕೇಳು :, ಕೈಮಾಅ್‌ ಹೋದ 
ಮಾತಿಗೆ ಹುಡುಕಾಡಬಾರವು ಮಾತುಕೇಳದ ಮಕ್ಕಳ ಹೆಸರ ತೆಗೆಯ 
ಬಾರದು (ಫೃಕೆಂಡ- ೨-೫4 ಸರಿ). [ಮಾತು - ಕೇಳ್‌] 
ಮಾತುದೆಗೆ (ಕ್ರ) ಸಂಭಾಷಣೆಗೆ ತೊಡಗು : ಇಂದಿನಿರುಳೊಳು ಮಹೇ 
ಶ್ವರಪೂಜಾಮಹೋತ್ಸವಮಂ ನೋಡಲ್ವೇಚ್ಛುಮೆಂದು ಪೋಗಿವಂದಪನೆ. 
ನಗನುಜ್ಜೇ ಯಂ ಕುಡಿಮೆಂಬ ನೆವಡೆ ಮಾತುಧೆಗೆಯೆ (81೩: ೦೩-೩ ನ). 
[ಮತ್ತು 4 ತೆಗೆ] 
ಮಾತುದೋಜಿ (ಕ್ರಿ). ೧. ಸಂಭಾಷಿಸು ; ಮಾತನಾಡು: ಹಾ 
ತರುಣಿ ನಳಿನೌಕ್ಷಿ ನಯಸಂಪ್ರೀತಿಪೂರ್ವಕದಿಂದ ಕನಸಲಿ ಮಾತುದೋಣ್‌ದೆ 
ಬಂದು ನನ್ನಲಿ ಕರುಣದಿ ನೀನು (ತಳತು ೬-೮). ೨. ಅಭಿವ್ಯಕ್ತಿಗೆ 
ತಕ್ಕ ಶಬ್ದಗಳು ತೋರು: : ಮಾತುದೋಣದು ಹೆಚ್ಚಿದಾನಂದಾತಿರೇಕಕೆ 
ಚಿತ್ತ ನೆಳ್‌ಯದು (ಕುವ್ಕಾರ್ರೋ- ೦೫-೨). [ಮಾತು 4 ತೋಟಿ] 
ಮಾತುಪರ " ಮಾತ್ಬರ್‌ ` ನೋ. 
ಮಾತುಬರಿ “ಮಾತ್ಕರ್‌ ' ನೋ. ( 
ಮಾತುಭಾರ " ಮಾತ್ಬರ್‌ ` ನೋ. ' 
ವಹತುಭಾರಿ -ಮಾತ್ಬರ್‌ ' ನೋ. 
ಮಾತುಭಾರಿಕೆ (ನಾ)- ದೊಡ್ಡಸ್ತಿಕೆ ; ಪ್ರತಿಷ್ಠೆ: ಅವರ ಮಾತೆಭಾರಿಕೆ, 
ಜರ್ಬುಗಳು ಅಂಥದಿರಬೇಕು (ಶೂಕತ್ತ- -೩೦), 
[ಮಾತುಭಾರ (<ಮಾತೈರ್‌) 4 - ಇಕೆ. 
ಮಾತುರ (ನಾ). ೧. ಅಳತೆ; ಪ್ರಮಾಣ; ಮಾತ್ರ - ಮಾತುರ, 
ಮುಕ್ತಿ. ಮುಕುತಿ: (ಕಮದ. 3೩9 ಶ್ರಯೋ) ; ಎರೆಡು ಎಂಟು ಪರಿಮಿತ 
ವಾದ ಮಾತುರತನಕ ರೇಚಕ ಆ ತರುವಾಯದಲಿ ಮೂವತ್ತೆರಡು 
ಮುತುರತನಕ ವರಪೂರಕ (ಬಾಸು ೨-೨): ೨. ಅಷ್ಟು; ಆ ಪರಿ 
ಮಾಣ : ಎನ್ನ ಮೇಲಪರಾಧ ಲೇಶಮಾತುರಯಿಲ್ಲ ಅನ್ಮಾಯದನನೆಲ್ಲ 


ಚೆನ್ನಾಗಿ ಮಾತನ್ನಾಡುವ,- 


' ನಾನು ದೇವ (ೋಕ್ತರೀ, 90-0)": ಭಂಗ ಬಂದಡಸಿತೀ ನಗರಕ್ಕೆ ಕೇಳು ಕಪ 


ಮಾತುಲ 


ಪುಂಗವನೆ ನಿನ್ನಿಂದಮಾನಳಿದ ಮಾತುರದಿ ಮುಂಗಡೆಯಲ್ಲೀ ರಾಜಧಾನಿ ವಶ 
ಮಾಯ್ತು ನಿನಗೆ (8003: 3- ೦೯-೨೩) . [ಆಸಂ, ಮಾತ್ರಾ] 
ಮಾತುಲ, ಮಾತುಳ (ನು). ೧. ತಾಯಿಯ ಸಹೋದರ ; ಸೋದರ 
ಮಾವ: *ಮಾತಂಲ;. ಮಾತುಭರ್ಶಿತಾ - ಸೋದರಮಾವನ ಹೆಸರು” 
(ಕಿರ್ಯಾಂಕಿ- 0೩೬); ಅರ್ಜುನನು ಆ ಸೈನ್ಯಗಳಲ್ಲಿ ಪಿತೃಗಳು. ಪಿತಾಮಹರು. 
ಆಚಾರ್ಯರು. ಮಾತುಲರು . . . ಆಪ್ತರು ಇವರನ್ನು ನೋಡಿದನು 
(ಉತತ್ತ್ಯ. 009); ಮಾತುಲಗೃಹದಿ. ಲ೦ಿತಸುಖದ ನಿದ್ರಾರತಿಯ . , . 
ವಕ್ಷದೊಳ್‌ ಪಟ್ಟಿರ್ಚ ಭರತದೇವಂ ದುಚುಸ್ವಪ್ನಭೀತಿಯಿಂ ಬೆಚ್ಚಿ ಬೆಬ್ಬಳಿ 
ಸೆದ್ದು ನೋಡಿದರ್ನ (ಶ್ರೀಕಾಶಾ- ೦೦೩-೭೪), ೨. ಪತ್ತೂರದ ಗಿಡ: 


“ ಉನ್ಮತ್ತಃ , . . ಮಾತುಲಃ . ಮದನ ಎ ೭ ಉಮ್ಮತ್ತೀಗಿಡದ 
ಹೆಸರುಗಳು" (ಸಿಣ್ಣಾಂತಿ ೦). ಮಾತುಳೆ: ೧, “ಮಾತುಳನೆನಲ್ಲಿ 
ಸೋದೆರಮಾವನಕ್ಕು ” (ಖಂಗಂ. ೪೨-0೩) ; ಕುಶಳಮೆ ಮಾತುಳುಗೆ 


ಜಯವರ್ಮನ್ಮಪಂಗೆ (ಜ್ರತ್ಮಖ್ರ. ೭-೩6) ; ನಿನಗೆ ಮಾತುಳರಾವು ಮಾಣಲಿ 
ಮುನಿಯೆಮಗೆ ಮೊಜಕೆಯಲ್ಲ ದುಶ್ಶಾಸನ ಜಯದ್ರಥರಲ್ಲಲಾ ಸಂಬುಧಿಗಳು 
ನಿನಗೆ (ಕುಪ್ಮಾಕ- «-೩೬)- [ಸಂ.] 
ಮಾತುಲಂಗ, ಮಾತುಳಂಗ (ನಾ)- ಒಂದು ಬಗೆಯ ಮರ ಮತ್ತು 
ಹುಳಿಹಣ್ಣುಗಳ ಜಾತಿಗೆ ಸೇರಿದ, ದಪ್ಪಶಿರುಳೂ ದೊಡ್ಡ ಗಾತ್ರವೂ 
ಇರುವ ಅದರ ಹಣ್ಣು ; ಮಾದಳ ; ಸಕ್ಕರೆನಿಂಬೆ; “ಲುಂಗ- 
ಮಾತುಲಂಗ” (೬40- 0೫೩), ಮಾತುಳಂಗ ; ““ ಕೊರಳೊ 
ಳಾಭರಣದೊಳು . . . ಮಾಶುಳಂಗದೊಳು ನಿರುತದಿಂ. ಶುಚಕಮಕ್ಕು '? 
(ಮಂಗರಾ, ೦೬೨-೫೯); ಒಂದು ಫಲವದು ಮಾತುಳಂಗವದೊಂದು ಫಲವದು 
ತಿಂಶ್ರಿಣೀಕವು (63: ೪೯-೬). " ಮಾತುಲುಂಗ ” ಪರಾ. (ಸಂ.] 
ಮಾತುಲಂಗಕ (ನಾ). = ಮಾತುಲಂಗ ; ಗುಡ ಮಾತುಲಂಗಕವು 
ಫೊಡವಿಯೊಳಗೆಸೆಬಕ್ಕು ಒಡೆಗೂಡೆ ಬಿಸಿನಿರಸದೊಡನೆ ಬಡತನವಡಗಿ ಸಿರಿ 
ಬಕ್ಕ (ಸರ್ವಕ್ಕ. ೦೯೬3): *" ವರಾತುಲುಂಗಕ ` ಪರಾ. [ಸಂ.] 
ಮಾತುಲಕ (ನಾ). ಮಾತುಲ ೧: *" ಅಂಬಿಕೆಯ 
ಮಾತುಲಕಂ '' (ನತ್ತುಕೊ: 88-೨0). [ಸಂ,] 
ಮಾತುಲಪುತ್ರಕ (ನಾ). ೧. ತಾಯಿಯ -ಒಡಹುಟ್ಟಿದವನ ಮಗ ; 
ಸೋದರಮಾವನ ಮಗ. ೨. ದತ್ತೂರದ ಕಾಯಿ ; ಮಾತುಲ 
ಪುತ್ರಕ... - ಮದ್ದುಗಳಿಗೂ ಶಕುನಕ್ಕೂ ಉಪಯೋಗಿಸಲ್ಪಡುತ್ತೆ 
(ಹರಂ: 0೩0). [ಸಂ.] 
ಮಾತುಲಾನಿ, ಮಾತುಳಾನಿ (ನಾ). ೧. ತಾಯಿಯ ಒಡಹುಟ್ಟಿದವನ 
ಹೆಂಡತಿ ; ಸೋದರತ್ತೆ ; '" ಮಾತುಲಾನೀ, ಮಾತುಲೀ-೨ ಸೋದರ 
ಮಾವನ ಹೆಂಡತಿಯ ಹೆಸರುಗಳು * (ಸಿರ್ಕಾತಿ- ೦೬೩)- ೨. ಸೆಣಬಿನ ಗಿಡ. 
೩. ಒಂದು ಬಗೆಯ ದ್ವಿದಳಧಾನ್ಯ. ಮಾತುಳಾನಿ : ೧. ಮಾತು 
ಳ೦ಗಂ ಮಾತುಳಾನಿಗಂ ತುಬಸಿಲ್ಲೆಯ್ವಾದುಂ (ಫುಷ್ಟಪು. 6-೪೯೦) ; ಮಾತು 
ನಿಯ ಸುತಗೆ ವೈವಾಹಮಾಡಿತ್ತರವಳೆ ತಾಯ್ತಂದೆಗಳು ಪುರುಷನಾಥನು 
ಎಂಬಗೆ (೫ಿರಣ. 03-03). ೪: ತಂದೆಯ ತಂಗಿ : “ ಪಿತನ ಸಹಜಂತೆ 
'ಜಮಾತುಳಾನಿಯೆನಿಕ್ಕು " (ನಗಣ: 6-೦0): [ಸಂ ಮಾತುಲಾನೀ) 
ಮಾತುಲಾಹಿ (ನಾ). ೧- ಒಂದು ಬಗೆಯ ಹಾವು; " ಕೇರೆ 
(29m -೪)- ೨. ಹಾವಿನ ಜಾತಿಗೆ ಸೇರಿದ ಒಂದು ಬಗೆಯ ಹುಳು ; 
*" ಮಾಲುಧಾನಃ, ಮಾತುಲಾಹಿಃ-೨ ಊಸರವಳ್ಳಿಹಾವು, ವಿಷಗಿಡದ ಹುಳ, 
ಉಮ್ಮತದೆ ಹುಳ. ಇದು ಖಿಟ್ಟಾಂಗದ ಆಕಾರವಾಗಿಯೂ ದೀರ್ಫದೇಹ 
ವಾಗಿಯೂ  ಉದ್ದಮದ ಬಾಲವುಳ್ಳೆದ್ದಾಗಿಯೂ-  ನಾಲ್ಕೊಕಾಲು 
ಗಳುಳೃದ್ಧಾಗಿಯೂ ಇರುವದು” (ಯಲಿ ೭3). [ಸಂ] 
ಮಾತುಲಿ (ನಾ). ಎ ಮಾತುಲಾನಿ ೧: 7ಮಾತುಲಾನೀ, ಮಾತುಲೀ- 


ಸೋದರಂ' 


೭೦೫೬ 


0. 


ಜ್ರ 


55 


ಮಾತ್ಮ 


07 


೨ ಸೋದರಮಾವನ ಹೆಂಡಶಿಯ ಹೆಸರುಗಳು ” ಟಟ ces). 
[ಸಂ, ಮಾತುಲೀ] : 

ಮಾತುಲುಂಗ, ಮಾತುಳುಂಗ (ನಾ). = ಮಾತೆಬಿಂಗ ; ಸಿತದೊರ್ಮಂ 
ಕುರ ಮಾತುಲುಂಗ ಸಳಿನೀ ಸೈಂಗಾರಗೋರೋಚನಾಕ್ಷತದಧ್ಯಾದಿ ವಿಡಂಬ 
ಮಂಗಳದೊಳೇಂ (60ಕ್ಕು. 0೬-00); ನವಘಲಂಗಳಿಂ ಫೆಜಕಿದೊಪ್ಪವ ಮಾತು 
ಲುಂಗದ ಪೊದಜುಗಳುವುಂ . . , ಕ್ರೂರಮೃಗನಿವಹಮುಮಂ ಕಂಡು 
(ಕಂತ: ೦೦೬-೧೩): ಹುಡುಗನು ಮಾತುಲುಂಗವನ್ನು ಹಿಡಿದು ಶುಕದ 
ಕಡೆ ತೋರಿಸುತ್ತಿರುವ ಕೂಡ್ಡುಣ: 56). ಮಾತುಳುಂಗ : ದೂರ್ವಾಂ 
ಕುರ ಮಾತುಳುಂಗ ಶೃಂಗಾರದರ್ಪಣ ಪೂರ್ಣಕಳಶ ಕಳಮಾವೃತಕರ 
ಪೆಲ್ಲವೆಯರಪ್ಪೆ ಪುರಂಧ್ರಿಯರುಂ . , , ಇದಿರ್ವಂದು ಮೆಯ್ಯಿಕ್ಕಿ 
(ಶಂಕರಾ. 8-3 5) ; ಪೆಸಿಯಡಕೆಗಳು ಮಾವಿನ ರಸವಣ್ಣ ಳನೆತುಳಮಾತುಳುಂ 
[29ಣಂ: ಳಂ]ಗದ ಫಳಮಂ  ಪಸುಧೀರಂಗೊಲಿದಿತ್ತಂ ವಸಂತಚರನಂತೆ 
ಖುಸಿನಿವೇದಕನೊರ್ವಂ (ಫುಸ್ಕಾಸ್ಟ್ರ- ೧-೪೦). [ಸಂ] 

ಮಾತುಲುಂಗಕ (ನಾ). ಮಾತುಲಂಗ : " ಫಲಪೂರಕ- ಬೀಜ 
ಪೂರಕ, ರುಚಕಃ, ಮಾತುಲುಂಗಕ್ಕಃ - ೪ ಮಾದೀಗಿಡ, ಮಾದಾಳದ 
ಗಿಡ (ಸಿಡ್ಕಾಂತಿ- 0೩೦): ೫0] 

ಮಾತುವಣಿಗ (ನಂ). ಮಾತುಗಂಟೆ ; ಹರಟೆಮಲ್ಲ: ಮಾತುಗಂ, 
ಮಾತುವಣಿಗಂ ; ಬೂತುಗಂ, ಬೂತುದಣಿಗಂ (ಕಣ್ಮನು- 10% ಪ್ರಯೋ). 

[ಮಾತ್ಕು *- -ವಣೆಗ್ಮ ] 

ಮಾತುವಲ್ಲಹ (ನಾ). ನುಡಿಯ ಅಧಿದೇವತೆಯಾದ ಸರಸ್ವತಿಯ 
ಒಡೆಯ; ಬ ಹ್ಮ : ಆಗಮವಿಭಕ್ತಿಗಳ ಲೋಪಕ್ಕೆ - ಮಾತುವಲ್ಲಹಂ ; 
ನೂಜಿ ಪತ್ತು ; ತೆಂ! 


ಕವಕ್ಕ ೦ (ಕಮರ: 0೬, ಶ್ರ ಯೋ). 
[ಮಾತ್ತು 4 ಬಲ್ಲಹ್ಮ) 

ಮಾತುವೆಣ್‌ (ನಾ). ನುಡಿಯ ಅಧಿದೇವತೆ: ಸರಸ್ವತಿ : " ಮಾತು. 
ಪೆಣ್ಣರಸ ' ಪರಾ. [ಮಾತ್ತು *- ಪಣ್‌) 

ಮಾತುದೆಣ್ಣರಸ (ನಾ). ಸರಸ್ವತಿಯ ಒಡೆಯ ; ಬ್ರಹ್ಮ ; ಮಾತುವೆಣ್ಣ 
ರಸ, ಮುನಿನಿಕರ ದಿಶ್ಟಾಲ ಗಿರಿಜಾತೆಯಾಣ್ಮನ ಸುಳುಹ ಸ್ವಪ್ನದೊರ“್ಥ 
ಕಾಣ್ಬುದಿಪರೀತವೆಂದುಚ್ಚರಿಪ ಮೇವಸಾಕ್ಷಿಗಳದಂತಿರಲ (ಪ್ರಾಣ. 

[ಮಾತುವೆರ್ಣ -/- ಅರಸ್ಯ) 

ಮಾತುವೆಣ್ಣೆಆಸಯ (ನಾ). -. ಮಾತುವೆಣ್ಣರಸ : ಪಲಗಣ್ಣ ಕಾರೊಡಲ 

ಮಾತುವೆಣ್ಣೆಅಕಿಯರುಂ . , - ರಕ್ಷಿಸುಗೆ ಬಿಷದೆಮ್ಮನು (ಇತತ, 0-9} 
[ಮಾತುವೆಣ್‌ _. ಎಜಕೆಯ] 

ಮಾತುಹಾರಿಸು (ಕ್ರಿ). ಮಾತಿನ ಜಾಡನ್ನು ಬಿಟ್ಟುಹೋಗು ; ವಷಯ 
ವನ್ನು ಬದಲಿಸು, - ಮರೆಮಾಡು : ಕ್ಷೇವಂ ವಿಚಾರಿಸಿದಾಗ ಬುಯುಗೆ 
ಬಂದಂತೆ ಏನೇನೊ ಮಾತುರಾರಿಸಿದೆರು. (ಕಾರ. 4) ; ರಾಮಣ್ಣನಿಗೆ 
ಬಾಯಾರಿಕೆ .ಕೊಟ್ಟಿಯೇನು ? . . - ಎಂದು. ಮಾತುಜಾರಿಸಿದ್ದರು 
(ನಾತ್ಮಂ- ೪). [ಮಾತು 4 ಹಾರಿಸು ( ಎ ಪಜಸು) 

ಮಾತುಳ "ಮಾತುಲ” ನೋ. 

ಮಾತುಳಂಗ `ಮಾತುಲಂಗ' ನೋ. 

ಮಾತುಳಾನಿ 'ಮಾತುಲಾನಿ' ನೋ: 

ಮಾತುಳುಂಗ "ಮಾತುಲು6ಗ' ನೋ. 

ಮಾತೃ (ನು). ೧. ತಾಯಿ; ಜನನಿ: “ಜನನಿ ಸವಿತ್ರಿ ಮಾತೃ ಸುಷು 
ತಾಯ್‌ (ಮತ್ತುಕೋ. ೫-೦೭) ; ಮಾತೃಪಿತ್ಯಬಂಧುಗೊಳ್ಳಿತ್ರಜಭೀತಿ 
ಯೊಳಬ್ಬಾಕ್ಷೆ ಕಾಂತಿಮತಿ ಪೆತ್ತ ತನೂಜಾತನಂ ೬. ಶೃಶನದೊಳ್‌ 
ಬಿಸುಟ್ಟು ಬಾಯೆಂದೊಡೆ (ರು. €-90). ೨. ಹಸು; ಗೋವು. 
೩. ಎಮಾತೃಕ್ಕೆ ೨. ೪. ಲಕ್ಷ್ಮಿ: ೫. ದುರ್ಗೆ. ೬, ಆಕಾಶ. ; ಗಗನ. 


(೩೨), 


ಮಾತೃಕ 


೭, ಭೂಮಿ: ಆ. ಪುಷ್ಕವತಾಸದ ಹುಣ್ಣಿಮೆ. ೯. 'ಅ' ಕಾರ ಮೊದ 
ಲಾದ ಅಕ್ಷರ. [೫ಂ,] 
ಮಾತೃಕ (ನಾ). ಜೀವಕಣಗಳ ನಡುವೆ ಇರುವ ದ್ರವ್ಯ: ಈ ಕಣಧಾತು 
ಏನ ಜೀವಕಣಗಳಿಂದ ಸ್ರವಿಸುವ ಒಂದು ಬಗೆಯ ಮಾತೃಕದೆಲ್ಲಿ (ಟು) 
ಜೀವಕಣಗಳು ಹುದುಗಿರುತ್ತವೆ (ಶ್ರಾತಕಾ- ಂ-) [ಸೆಂ. ಮಾತೃಕಾ] 
ಮಾತೃಕಾಕ್ಷೆರ (ನಾ). ೧. "ಅ' ಕಾರದಿಂದ "ಅಃ" ವರೆಗಿನ ಸ್ವರ 
ವರ್ಣ: ಮೂಲವರ್ಣ. ೨. (ಆಲಂ) ಮೊದಲನೆಯವನು : 
ಭೀತಿಗೊಂಡನು ದ್ರೋಣ ಸೋಲಕೆ ಕೀತುವಾದನು ಶಲ್ಮನಪಜಯ ಮಾತೃ 
ಕಾಕ್ಷರನಾದೆನಶ್ವಕ್ಕಾಮನಿಂದಿನಲಿ (ಕುನ್ಮಾರ್ರೋ, 0೬-೦೩) [xc.] 
ಮಾತೃಕೆ (ನಾ). ೧. ತಾಯಿ; ಜನನಿ. ೨. ಸ್ಕಂದನನ್ನು ಲಾಲಿಸಿದ 
ಬ್ರಾಹ್ಮೀ. ಮಾಹೇಶ್ವರೀ, ' ಕೌಮಾರೀ, ವೈಷ್ಣವೀ. ವಾರಾಹೀ. 
ಇಂದ್ರಾಣೀ. ಚಾಮುಂಡಾ ಎಯಿ ಏಳುಜನ ಮುಖ್ಯದೇವತೆಯರು: 
"ಚಾಮುಂಡಿ ಕರ್ಣಮೋಟಿ ಮಹಾಮಾಯಾಮೂರ್ತಿ ಚರ್ಚೆಯುಂ 
ಭೈರವಿಯಾ ನಾಮಮಿವಕ್ಕುಂ ಬ್ರಹ್ಮಾಣೀಮುಖ್ಯರೆನಿಪ್ಪ! ರೇಟ್ವರುಂ ಮಾತೃಕೆ 
ಯರ್‌ (ಸಸ್ತುಕೋ. ೪-೦೯); ಜಲಧಿ. ಮಾತೃಕೆ ವಾರ ಕುಲಗಿರಿಗಳು 
ವಿಭಕ್ತಿ ದ್ವೀಪ ಸರ್ಪಾವಳಿ ಮುನೀಶ್ವರರುಗಳ ಧಾತುಗಡಣದ ವೇದಿಗಳ 
ತಿಳಿದು. . . ನಡೆವನರುಗಳು ನಿರ್ಮಳದಲೆಡಹಡಿ ಬೆರೆಸಿಕೊಂಬರು. 
ಮುಕ್ತಿರುಜ್ಯವನು (ಕುನ್ಮಾಣ. ೪-೩). ೩- ೪. ದಾದಿ 
೫. ನೆಲೆ: ಆಗರ ; ಮೂಲ: ಸಚ್ಛರಿತಕ್ಕೆ ಮಾತೃಕೆಯೆನಿಸಿ ವೆ: 
ಕಾಂತಾಶಿರೋಮಣಿ ಮಹಾದೇವಿಯರ*. ಸಹಿತಮಂತಕಾರಿಯ ಪದ; 
ಜಮಂ ಪರಮಾನುರುಗದಿವರ್ಚಸುತ್ತೆ (ತನ್ಮಣ: ೩-60); ಪ್ರೆಳಯಮೇಘದ 
ಮಾತೃಕೆಯೊ ಕರಿಕುಲವೊ . - - : ಜಗಂಗಳನಳಿವ ಜಲಧಿಯೊ ಸೇನೆಯೋ 
ನಯವು (ಕುಷ್ಮಾರಿ. ೬-೪) ; ಅಚ್ಚಗನ್ನಡದ ಕೆಚ್ಚೆದೆಯ ಪ್ರತಿಷ್ಞೆಯು 
ಅವನ ಸುಕ್ಷೇಪವೃತ್ತಿಗೆ ಮಾತೃಕೆಯಾಗಿರಬೇಕು ( ಸಾಹಿಸೆ- ೦೬೦): 
೬. (ವ್ಯಾಕ] ವರ್ಣಮಾಲೆಯ ಮೂಲಾಕ್ಷರ ; ಅಕ್ಷರಮಾಲೆಯ 
ಹದಿನಾಲ್ಕು ಸ್ವರಸಮೂಹ. ೭. ಗ್ರಂಥದ ಮೂಲಪ್ರತಿ : ದಕ್ಷಿಣ 
ಭಾರತದಲ್ಲಿ ಅಂದೂ ಪ್ರಚಾರ! ಸ ಭಾರತದ ಗಳು 4 
ಅವನಿಗೆ ಅಕರವಾಗಿರೆಬೇಕು (8ತಾತ- 9) ; ಈಗ ದೊರೆತಿರುವ. ಓಲೆ 
ಗರಿಯ ಮಾತೃಕೆಯಲ್ಲಿ ಪಂಪ - ಕಂತಿಯರ ಸಮಸ್ಯೆಗಳು ಇಪ್ಪತ್ಮೂರು 
ಇವೆ (ಕರ್ನಾಕ- ೬೨)- : [ಸಂ, ಮಾತೃಕಾ] 
ಮಾತೃಕ್ಕೆ (ನಾ). [ಮುದ್ರೆಕ] : ವಬದ್ರಣದ ಅಕ್ಷರಗಳನ್ನು ಎರಕ 
ಹೊಯ್ಯುವ ಅಚ್ಚು : ಅಚ್ಚುಮೊಳೆಗಳೆನ್ನು ತಯಾರಿಸಲು ಪ್ರತಿ ಅಕ್ಷರ 
ಅಥವಾ ಚಿಹ್ನೆಗೂ ಬೇರೆಬೇರೆಯ ಮಾತೃಕೆಯನ್ನು (೩೬7i) ತಯಾರಿಸಿ 
ಅದರಲ್ಲಿ ಕರಗಿಸಿದೆ. ಮಿಶ್ರಲೋಹವನ್ನು, ತುಂಬಿ ಮೊಳೆಯನ್ನು 
(ಎರಕ ಹುಯ್ಚು) ತಯಾರಿಸುವರು (ಪತ್ರಕ. 00) ; ಮೊದಲ ಮೆ.ಟ್ಟಲಿನಲ್ಲಿ 
ಯೂರೇನಿಯರ್ಮ ಗ್ರಾಫೈಟ್‌ ಮಾತ್ಯಕೆಗಳ (೯) ಪಟ್ಟಿಯನ್ನು 
ತಯಾರಿಸುತ್ತಾರೆ (ಕಿಲ್ಬಕಾ- 33): [| 6. Matrix] 
ಮಾತೃಗಾವಿಂ. - (ನಾ). ತಾಯಿಯೊಡನೆ ಅನೈತಿಕಸಂಬಂಧವನ್ನು 
ಹೊಂದಿರುವವನು ; ಹಾಯಿಗಂಡ.: 'ಇನ್ನೇನು ಮಾಡಬೇಕೆಂದಿರುವೆ? 
ಬದಮಾಸ, ಮಾತೃಗುಮಿ ? (€ಶಣ. 0೬)... [ಸಂ, ಮಾತ್ಮಗಾಮಿನ್‌] 
ಮಾತೃತ್ವ (ನಾ). ತಾಯಿಯಾಗಿರುವಿಕೆ ; ತಾಯಿತನ : ವೀರಪುತ್ರನ 
[ಸಂ.] 
ಮಾತೃದೀಕ್ಷೆ (ನಾ).ತಾಯಿಯ ಮರಣದ ನಂತರ ಒಂದುವರುಷದವರೆಗೆ 
ಮುಂಡನ ಮಾಡಿಕೊಳ್ಳದ ಇರುವುದು. ಸಂಭೋಗಿಸದೆ ಇರುವುದು 
ಮಂತಾದ ವ್ರತಗಳ ಪಾಲನೆ ; (4). [ಸಂ. ಮಾತೃದೀಕ್ಷ] 
ಮಾತೃಭಾಷೆ (ನಾ). ಶೈಶವದಲ್ಲಿ ತಾಯಿಯು ಮಗುವಿಗೆ ಕಲಿಸುವ 


ನಾ: 


ಮಾತೃತ್ವ ಪರಮಸವಿತ್ರ ವಾದದ್ದು. (ಉರಯೋ, ೧೦೦). 


೭೦೫೭ 


= 


20 


z 


s 


ಮಾತ್ಸರ್‌ 


ಭಾಷೆ ; ತಾಯಿನುಡಿ ; ಮನೆಮಾತು: ಮಾತೃಭಾಷಿಗೆ ಇಷ್ಟು 
ತಿರಸ್ಕಾರವಿರುವ'ಸ್ಪಳದಲ್ಲಿ ಮಾನವಜೀವನದ ಶುಷ್ಕತೆ ಶೂನ್ಮತೆ, -ದೀನತೆ 
ಗಳೆನ್ನು ಯಾರೂ ಹೋಗಲಾದಿಸರು (04ರ. ೩1 ಮುನ್ನುಂ) . 
[ಸಂ. ಮಾತೃಭಾಷಾ] 

ಮಾತೃಭೂಮಿ (ನಾ). ಹುಟ್ಟಿದ ನೆಲ; ತಾಯಿನಾಡು: ಇಂಗ್ಲಿಷರು ತೆಮ್ಮ 
ಮಾತೃಭೂಮಿಯಲ್ಲಿದ್ದು ವನ್ನೇ ಇಲ್ಲಿಯೂ ತಂದು ನಿಲ್ಲಿಸಿದ್ದಾಗಿದೆ (88ರ. 
948) : ವಿವೇಕಾನಂದರು ಕ್ರಿ.ಶ. ೧೮೯೬ ಡಿಸೆಂಬರ್‌ ೧೬ರಂದು ವಾತ 
ಭೂಮಿಗೆ ಮರಳಿದರು (65೧. 16): (೫6. k 

ಮಾತೃಮುಖ (ನಾ). ತಿಳಿಗೇಡಿ ; ದಡ್ಡ: ಮೂರ್ಯ: “ಅಜ್ಞ, 
ಮಾತೈಮುಖಃ - ಈ ೨ ಯೇನುಮಜ್‌ಯದವಂ” (ಕಣಯ. ೬೨-೩೨೨ }- 

[ಸಂ.) 

ಮಾತೃಮೂಢ (ನಾ). ಎ ಮಾತೃಮುಖ : ನಿನಗೇನು ಬೇಕು ಅದು.ವನಗೆ 
ಬೇಕು, ಬೇಡಾದುದೆನಗೆ ಬೇಡೆ. ಈ ಜ್ಞಾನಪಿಂಡ ಬೆಳೆಯುತ್ತ ಬರಲಿ 
ಹುಟ್ಟುನೆ ಮಾತೃಮೂಢ (ಕಂಸ. ೬೬-೨೦). [ಸಂ] 


3 [ಮಾತೃವಾಹಿ (ನು). ಮರಗಳಿಗೆ ಜೋತುಬೀಳುವ ಒಂದು ಬಗೆಯ 


ಹಕ್ಕಿ ; ತೊಗಲುಬಾವಲಿ : ಶಂಬೂಕ ಮಾತೃವಾಹಿ , .. ಪಾದೋದರ 
ಕ್ರಿಮ್ಯಾದಿ ದ್ವೀಂದ್ರಿಯಗಳ ನರೆಸನೇಂದ್ರಿಯಜ್ಞಾನೋಪೇತಂಗ 
ಳಪ್ಪೆವು (ತತ್ತೃಶ್ರ- ೯9). [-ಆ ಸಂ. ಮಾತ್ಮವಾ: 
ಮಾತೃವ್ಯೆ (ನಾ). ತಾಯಿಯ ಒಡಹುಟ್ಟಿದವಳು ; ಚಿಕ್ಕಮ್ಮ ಅಥವಾ 
ದೊಡ್ಡಮ್ಮ : “ಮಾತೆಯೊಡಹೌಟ್ಟಿದಳು ಮಾತೃವೈಯಕ್ಕು” (ಮುರಾ. 
೯೨-೦೬). (ಹಂ. ಮಾತೃವ್ಯಾ] 
ಮಾತೃಶಾಸಿತ (ನಾ). ಎ ಮಾತ್ಮಮುಖ : "ವೈಧೇ: ಸ 
ಮಾತೃಶಾಸಿತಃ, ಈ ೧೧ ಅಜಯದವಂ- (ಕಣಯ. 


ಸ್ವಃ 


ಮೂರ್ಪಃ, 
೫೬-೦೮೦). [ಸಂ.] 
ಮಾತೃಪ್ವಸ್ಥ (ನಾ). ಇ ಮುತೃಷ್ಯೆ. [ಹಂ-] 


ಮಾತೃಷ್ಟಸೇಯ (ನಂ). ತಾಯಿಯ ಸಹೋದರಿಯ ಮಗ : ಚಿಕ್ಕಮ್ಮ 
ಅಥವಾ ದೊಡ್ಡಮ್ಮನ ಮಗ. [10.] 

ಮಾತೃಷ್ಟಸೇಯಿ (ನಾ). ತಾಯಿಯ ಸಹೋದರಿಯ ಮಗಳು : 
ಚಿಕ್ಕಮ್ಮ ಅಥವಾ ದೊಡ್ಡಮ್ಮನ ಮಗಳು. [ಸಂ. ಮಾತೃಷ್ಟಸೇಯಿಾ) 

ಮಾತೃಪ್ಪಸ್ರೀಯ (ನಾ).  ಮಾತೃಷ್ಟಸೇಯ- [ಸಂ.] 

ಮಾತೃಸ್ಥಾನ (ನಾ). ೧. ತಾಯಿಯ ಸಾನ : ಅತ್ತಿಗೆ ಮಾತೃಸ್ಥಾನದಲ್ಲಿ 
ವಿರುಜಮಾನಳುಗಿ ನನ್ನ ಹೊಟ್ಟೆಗೆ ಅನ್ನಪೂರ್ಣೆಯಂತೆ ಅನ್ನ ನೀಡುತ್ತಿರು 


ವಾಗ (ಕೈ, ೬). ೨. ಮೂಲಸ್ಥಳ ; ಉಗಮಸ್ಕಾನ ; ಸಪ್ತ 
ಕೋಟಿವ:ಹಾಮಂತ್ರಂಗಳು ಉಪಮಂಂತ್ರಂಗಳು ಅನಂತಕೋಟಿಗಳನೂ 
ಗರ್ಭಿಕರಿಸಿಕೊಂಡಿಪ್ಪ ಇವಕ ಮಾತೃಸ್ವಾನವಾಗಿ ಇವಳೆ ತ್ತಿಸ್ಸಿ. ತಿಲಯ 


ಕಾರಣಂಗಳಿಗೆ ಕಾರಣವಾಗಿಷ್ಟ . . ಶ್ರೀಮೂಲಮಂತ್ರವು (ಬಂ. ೪ 


0೦೦-೧5೩). [ಸಂ.) 
ಮಾತೃಹತೆ, ಚ (ನಾ. ತಾಯಿಯನ್ನು ಸಂಹರಿಸುವುದು. - ಕೊಲೆ 
ಮಾಡುವುದ. ತೃಹತ್ಯಾ) 
40|ಮಾತೆ (ನಾ). ತಾ! : ಮಾತೆ ಗೌರಿ ಪಿತನಲ್ಲೆ ರುದ್ರನೀ ಖ್ಯಾತ 
ರಾದ ಭುವನತ್ರ ಯಕ್ಕೆ (ಶೃತನಿ: 86-೬8) ; ತಾಯೆ ಬಾರ, ಮೊಗವ 
ತೋರ, ಕನ್ನಡಿಗರೆ ಮಾತೆಯೆ! (ಕನ್ನಣ ೪೬:0): [ಸಂ, ಮಾತಾ] 


ಮಾತ್ಸರ್‌, ಮಾತಬರ, ಮಾತಬರಿ. ಮಾತುಪರ, ಮಾತುಬರಿ, ಮಾತು 
ಭಾರ, ಮಾತುಭಾರಿ (ಗು)- ೧. ಪ್ರತಿಷ್ಠೆಯುಳ್ಳ ; ಗಣ್ಮತೆಯಿಂದ 
ಕೂಡಿದ : ಆರುಮಂದಿ ವಾತ್ವರ್‌ ಜನರನ್ನೂ ಸಹೆ ಚುನಾಯಿಸಿ ಇವರನ್ನು 


ಕಮಿಂಟಿವಾಲ: ಎಂದು ಮೋರರ್ಮಾಡಿದರು 


ಮಾತ್ರ 


(ಅಜಾತ: 1, ೨6). ಮಾತಬರೆ: ೧. ಉಭಯಕಡೆಯಲ್ಲು ಇರುವೆ 
ಮಾತಬರ ಮನುಷ್ಯರ ಸಾಕ್ಷಿಯಿಂದಲೂ ವಡಂಬಡಿಕೆಯಿಂದಲೂ (ಹಕೇಂತ್ರ. 
೨೬೪) ; ಆ ಬಳಿಕ ಬೆಂಗಳೂರುಪ್ಯಾಟಿ ಮಾತಬರ ವರ್ತಕರ ಕರಸಿ ಸಮ 
ಜಾಯಿಹೀಯಿಂದ ಪತ್ರಗಳ ಬರಕೊಟ್ಟು (ಶೃಠರ. 0೦೫. ಮಾತಬರಿ; 
(ನಾ). ೨. ಪ್ರತಿಷ್ಠಿತನಾದ ವ್ಯಕ್ತಿ ; ಗಣ್ಯ ; ಯಿವರಲ್ಲಿ ಮಾತಬರಿ 
ಗಳೂ ಅವರಲ್ಲಿ ಮಾತಬರಿಗಳೂ , . . ಗ್ರಾಮಾಧಿಪತಿಗಳನ್ನು ಕೇಳಿದರು 
(av. 15. ಕಾಸಕಾ- ೪0-60 ; 170), ಮಾತುಪರ ; ೨. ತನ್ನ ಪ್ರಾಂತ 
ದಲ್ಲಿ ಮಾತುಪರನಾಗಿದ್ದ 7ಂರಣಬಂದ ಇವನು ರಾಜರ ಕಣ್ಣಿಗೆ ಬೀಳುವ 
ಮನಃಷ್ಯನಾಗಿದ್ದನು (386: *ಂ). ಮಾತುಬರಿ : ೧. ಹಜಾಮರಲಿ 
ಮಾತುಬರಿ ರಾಂಪುರಿ ವೆಂಕಟಸಲುವನು . . . ಕೇಳುವಲಿ (0೪: 1೩, 
ಕನಕಾ. 50-0೬ ; 100). ಹಿ. ಗೌರವ; ಮಾನ್ಯತೆ ; (6)- 
ಮಾತುಭಾರ : ೨. ಅಂಥ ಮಾತುಭಾರರು ದಿವಾಳಿ ತೆಗೆದು. ಊರು 
ಬಿಟ್ಟು ಹೋದ ಕತೆಯನ್ನು ಕೇಳಿದಾಗ ನಾಗಿಯ ಹೊಟ್ಟೆ ಎಷ್ಟು ತಂಪಾ 
ಉಿತೋ | (ಬಕ. ೩೦). ಮಾತುಭಾರಿ ; ೨. ತನ್ನ ಕಾರ್ಯಗಳ 


ಸುಲಭಸಾಧನೆಗಾಗಿ ಮಾತುಭಾರಿಗಳ ಕಡೆ ಸೇರಿಕೊಂಡನು (ವಿಕಾಸ, ೨೩); |- 


ನೀವು ಸ್ವತಃ ತುಂಬ ಘನಸ್ಥಿಕೆ ಹೊಂದಿದ 
ಮಾತುಭಾರಿಗಳು (ಕುರು ೫ - ೭೭). 
[4-ಅರ, ಮುಅತಬರ್‌. ಮೋತಬಿರ್‌; ಹಿಂ. ಮಾತೆಬರ್‌, ಮಾತಬರೀ; 

ಮರಾ. ಮಾತಬರ್‌, ಮಾತಬ್ಬರ್‌- ಮಾತಬರೀ- 'ಮಾತಬ್ಬರೀ] 

ಮಾತ್ರ, (ನಾ). ೧. ಯಾವುದಾದರೂ ವಸ್ತುವಿನ ಉದ್ದ. "ಅಗಲ. 
ಎತ್ತರ, ಗಾತ್ರ, - ದೂರ ಮುಂತಾದುವುಗಳಿಗೆ ಸಂಬಂಧಿಸಿದಂತೆ 
ಇರುವ ಪರಿಮಾಣ. ೨, ಅಷ್ಟು; ಆ ಪರಿಮಾಣ ; ಎನ್ನ ಕಂಣದ 
ಶಿರವುಮಂ ಮುಟ್ಟಿಸಿದ ಮಾತ್ರದಲಿ ನಿನ್ನ ಹಸ್ತಂ ನೊಂದಿತಯ್ಯೋ (ಕ್ಯ. 
೩6-೩1): ಕಪ್ಪೆ: ಕೂಗಿದ ಮಾತ್ರಕ್ಕೆ ಕಿರೆತುಂಬೀತೇ? (ಗಾರ). [ಸಂ.] 

ಮಾತ್ರ, (ಅ). ಬರಿಯ : ಕೇವಲ: ಐದ್ಮೆ ಬುದ್ಧಿಗಳನ್ನು ದಡ್ಡರು ಮಾತ್ರ 
ಹಳಿಯುತ್ತಾರೆ (ಮುಂದು. 6. ೦-೪); ಸಿಟ್ಟು ಬಂದಾಗ ಮಾತ್ರ ತನ್ನ 
ತಡವಿದವರನ್ನು ಚಿವರಿಕೊಳ್ಳಲಿಕ್ಕೆ ಉಗುರುಗಳನ್ನು ಹೊರಗೆ ತೆಗೆಯುತ್ತದೆ. 
(ಪಣ. ಕ. 0-೨೭). [ಆ ಮಾತ್ರ] 

ಮಾತ್ರಾಂಗುಲ (ನಾ). [ಶಿಲ್ಪಶಾ]ದೇವತಾಪ್ರತಿಮೆಗಳನ್ನು ಕಡೆಯು 
ವಾಗ ದೇಹದ ಪ್ರಮಾಣವನ್ನು ನಿರ್ಣಯಿಸುವ ಬಂದು ಅಳತೆ; 
ಬಲಗೈ ನಡುಬೆರಳಿನ ಮಧ್ಯದ ಗೆಣ್ಣಿನ ಭಾಗಕ್ಕೆ ಸಮವಾಗುವ 


ಮನೆತನದಲ್ಲಿ ಜನಿಸಿದ ದೊಡ್ಡ 


ಒಂದು ಅಳತೆ; ಕರ್ತುವಿನ ಮಧ್ಯಮಾಂಗುಲಿಯ ನಡುವಣ ಪರ್ವದ 
ದೀರ್ಫವೇ ಮಾತ್ರುಂಗುಲಮೆನಿಸುಗುಂ (ನೇಕ. ೨90); ಮಾನಾಂಗುಲ. 
ಮಾತ್ರಾಂಗುಲ, ದೇಹಲಬ್ಯಾಂಗುಲವೆಂಬ ಆಳತೆಗಳಿಂದ . . . ಮೂರ್ತಿ 


ಗಳನ್ನು ರಚಿಸುವ ಎಧಾನಗಳನ್ನೂ. . : ಶಿಲ್ಪಶಾಸ್ತ್ರ ಮತ್ತು ಆಗಮ 
ಶಾಸ್ತ್ರಗಳು ತಿಳಿಸುತ್ತವೆ (ಛಾರರ- ೪0). [ಸಂ.] 

ಮಾತ್ರಾಕಾಲ (ನಾ). ಒಂದು ಪ್ರಸ್ವಾಕ್ಷರವನ್ನು ಹೇಳುವಷ್ಟು ಕಾಲಾ 
ವಧ ಅತ್ಯಲ್ಪಕಾಲ ; ನಿದ್ರೆಮಾಡುವ ಆರೋಗ್ಯಶಾಲಿಪುರುಷನು ಉಸಿ 
ರೆಳೆಯುವ ಕಾಲ ೧ ಮಾತ್ರಾಕೌಲ (ಥಾ6ರ. 0೬೦ 920). [ಸಂ.] 

ಮಾತ್ರಾಗಣ (ನಾ)- [ಛಂಡ] ಅಕ್ಷರಗಳನ್ನು ಉಚ್ಚಾರ ಮಾಡುವ 
ಕಾಲಮಾನದಿಂದ ಅಳೆಯುವ ಒಂದು ಘಟಕ : ಇಂತಾದೌಪಚ್ಛ್ರಂದಸಿಕಂ 
ಮೊದಲಾಗೆ ವೈತಾಳಿಯುಂ ಉದೀಚ್ಯವೃತ್ತಿಯುಂ ಪ್ರಾಚ್ಯವೃತ್ತಿಯುವು 
ಪರಾಂತಿಕೆಯುಮೆಂದು ಮಾತ್ರಾಗಣಂಗಳಿಂ ವೈತಾಳಿಗಳ್‌ ` ಬೇಜಕಿದೇಜಕಿ 
ಪೆಸರ್ವಡೆಗು೦ ' (ಛರೋಂಶಾ, 8-೨30 ವಿ ಗಣವೆಂದರೆ ಕೆಲವು ನಿಯಮಗಳ 
ಗನುಸಾರವಾಗಿ ವಿಂಗಡಿಸಿದ ಅಕ್ಷರಗಳ. ಗುಂಪು. ಆದು ವರ್ಣಗಣ, ಮಾತ್ರಾ, 
ಗೆಣವೆಂದು ಎರಡು ವಿಧವ್ಪ (ಕಂ: ೩೪). 'ಅಂಶಗಣ' ಪರಾ. [ಸ] 


೭೦೫೮ 


10 


20 


36 


ಮಾತ್ರೆ 


ಮಾತ್ರಾನಿಯಮ (ನಾ). [ಛಂದ] ಪದ್ಮದ ಪಾದಗಳಲ್ಲಿಯೂ ಗಣಗಳ 
ಲ್ಲಿಯೂ ಎಷ್ಟೆಷ್ಟು ಮಾತ್ರೆಗಳು ಇರಬೇಕೆಂಬ" ನಿಯಮ: 
ವೊದಲೊಳ್ಳ ನ್ನೆರಡೆರೆಡನೆಯದಜಿಕೊಳ್‌ ಪದಿನೆಂಟು ಮೂಜಜಕೊರ್‌ ಪನ್ನೆರೆ 
ಡಂತ್ಯದ ಪಾದದಲ್ಲಿ ಪದಿನೆಯ್ದದು. ಮಾತ್ರಾನಿಯಮಮಾರ್ಯಿಯೊಳ್‌ 
(ಉದಿಂಖು- 1-340); ಮಾತ್ರಾವಿವಕ್ಷೆಯಿಲ್ಲದೆ ಅಂಶವವಕ್ಷೆ ಮಾತ್ರ, ಉಳ್ಳ 
ವಿಷ್ಣುಗಣಗಳು ಮುಂಚೆ ಇದ್ದು ಆಮೇಲೆ ಮಾತ್ರಾನಿಯಮವೂ ಉಂಟಾ 
ಯಿತೋ ಎಂಬ ಊಹೆಯೂ ಏಳುತ್ತದೆ (ಕರಡ. 0೪). [xe.] 

ಮಾತ್ರಾಬಂಧ (ನಾ). [ಛಂದ] ಮಾತ್ರಾಗಣನಿಯಮಕ್ಕೆ ಒಳಪಟ್ಟು 
ರಚಿತವಾದ ಬಂಧ.-ರಚನೆ : 'ಜಾತಿ"ಯ ಮಾತ್ರಾಬಂಧಗಳಲ್ಲಿ ಅಷ್ಟ 
ಮಾತ್ರಕ, ಸಪ್ತಮಾತ್ರಕ, ಷಣ್ಮೂತ್ರಕ ಮತ್ತು ಪಂಚಮಾತ್ರಕ ಗಣಗಳು 
ಆವರ್ತನೆ ಹೊಂದುತ್ತವೆ (ರರ: 50). [೫ಂ.] 

ಮಾತ್ರಾರ್ಯೆ (ನಾ). [ಛಂದ] ಮಾತ್ರಾನಿಯಮಬದ್ಧವಾದ ಆರ್ಯಾ 
ವೃತ್ತ: ಅವಳ್‌ಂ ಪೊಅಗೆ ಪೆಟ್ಟುವುವೇದೊಡೆ ದಂಡಕ ರಫಟಿ 
ಮಾತ್ರಾರ್ಯಾ ತ್ರಿಪದಿ ಪಟ್ಟದಿ ಅಪ್ಪಪದಿ ಗಣನಿಯಮ ಕಂದ ಶಂಖಾವೃತ್ತ 
ಶಾಳವೃತ್ತಾದಿ ಜಾತಿಗಳುಂಟು , [೫ಕಾಂ. ಮಾಳಾವೃತ್ತ ದಂಡಕಂಗಳ್‌ 
ಮಾತ್ರಾನಿಯಮ ಸೃಂಧಕಾದಿ ಜಾತಿಗಳೆಂಬಿವಕನ್ಕಿಂ] (ಛರೋಂಣ. ೦-೫೩ ವ): 
“ಆರ್ಯೆ' ಪರಾ. [ಸಂ. ಮಾತ್ರಾರ್ಯಾ] 

ಮಾತ್ರಾವೃತ್ತ (ನಾ): [ಛಂದ] ಮಾತ್ರಾಗಣನಿಯಮಕ್ಕೆ ಒಳಪಟ್ಟು 
ರಚಿತವಾದ ಪದ್ಯ ; ಮಾತ್ರಾಗಣನಿಯಮಕ್ಕೊಳಗುದ ಪದ್ಯವು ಮಾತ್ರಾ 
ವೃತ್ತವು (48೩-೬೯); ಇಂಥ ವೃತ್ತಗಳು ಸಂಸ್ಕೃತದಲ್ಲಿ ವರ್ಣವೃತ್ತಗಳೆಂದು 
ಗಣ್ಕಿವಾಗಿವೆಯೇ ಹೊರತು. ಮಾಶ್ರಾವೃತ್ತಗಳೆಂದು ಗಣ ವಾಗಿಲ್ಲ 
(ಛುರೋಕಿ- 0) - [xo] 

ಮಾತ್ರಾಸಮಕ (ನಾ)-' [ಛಂದ] ಮಾತ್ರಾವೃತ್ತದ ಒಂದು ಪ್ರಭೇದ; 
P ಮಾತ್ರಾಸಮಕದಲ್ಲಿ ನಾಲ್ಕುಪಾದಗಳಿದ್ದು ಪ್ರತಿಯೊಂದು ಪಾದ 
ದಲ್ಲೂ ಹದಿನಾರುಮಾತ್ರೆಗಳಿರುತ್ತವೆ. ಸಾಮಾನ್ಯವಾಗಿ ಒಂಬತ್ತ 
ನೆಯ ಅಕ್ಷರ ಲಘುವಾಗಿಯೂ ಕೊನೆಯ ಅಕ್ಷರ ಗುರುವಾಗಿಯೂ 
ಇರುತ್ತದೆ. ಇದರಲ್ಲಿ ಅನೇಕ ಭೇದಗಳುಂಟು. ಉಪಚಿತ್ರಾ, 
ವಿಶ್ಲೋಕ, ಚಿತ್ರಾ, ವಾನವಾಸಿಕಾ, 'ಪಾದಾಕುಲಕ ಮುಂತಾಗಿ 
ಬೇರೆಬೇರೆ ಲಕ್ಷಣಗಳುಳೆ ಕ ವೃತ್ತಗಳಿವೆ ; ಸಂಸ್ಕೃತ, ಪ್ರಾಕೃತ ಗ್ರಂಥ 
ಗಳಲ್ಲಿರುವ ಮಾತ್ರಾಸಮಶಗೆಳಂತೆ ರಗಳೆಗಳನ್ನು ನಾಗವರ್ಮನು ಸಂಸ್ಕೃತ 
ಛಂದಸ್ಸಿಗೇ ಸೇರಿಸಿರುವುದು ಸ್ಪಷ್ಟವಾಗುತ್ತದೆ (403: ೦೩). [ಸಂ.] 

ಮಾತ್ರಿಕೆ (ನಾ). [ಛಂದ] ಒಂದು. ಮಾತ್ರೆಯಷ್ಟು ಉಚ್ಚಾರಣೆಯ. 
ಬೆಲೆಯುಳ್ಳುದು : ಸ್ವರಮೆಂದುಂ ವ್ಯಂಜನಮೆಂದೆರಡಕ್ಕುಂ ವರ್ಣಭೇದ 
ಮಾದ್ಯಕ್ಷರದಿಂ ಬರೆ ಪದಿನಾಲ್ಕುಂ ಸ್ವರಮಿಂ ಪರಿಶೇಷಂ ವ್ಯಂಜನಗಳರೆ 
ಮಾತ್ರಿಕೆಗಳ್‌ (ಕಮ್ಮಾರ, ೬). [ಸಂ. ಮಾತ್ರಿಕಾ] 

ಮಾತ್ರೆ (ನಾ). ೧. ಉದ್ದ. ಅಗಲ. ಎತ್ತರ, ಗಾತ್ರ, ದೂರ. ಕಾಲ 
ಅಥವಾ ಸಂಖ್ಯೆ ಮುಂತಾದುವುಗಳಿಗೆ ಸಂಬಂಧಿಸಿದಂತೆ ಇರುವ 
ಅಳತೆ,-ಪರಿಮಾಣ. ೨. (ಸ್ವಲ್ಪ) ಭಾಗ; ಅಂಶ. ೩. ಆಸ್ತಿ; 
ಐಶ್ವರ್ಯ. ೪. (ಮನೆಯ) ಉಪಕರಣ ; ಸಾಮಗ್ರಿ : ” ಪರಿಚ್ಛದ 
ದಲ್ಲಿಯುಂ ಮಾತ್ರಾ ಎಂಬುದುಂ” (ಕಪು: 083-00)- ೫. ಹೊರೆ : 
(೪. ೬. ಗೆರೆ; ಗೀಟು: ರೇಖೆ: “ ಅಕ್ಷರವಿಶೇಷ ರೇಖೆ ಗೃಹ 
ಮುಟ್ಟುಗಳುಂ ಪೊರೆ ಮಾಕ್ರೆ:ಯಕ್ಕು " (ಇರ. 0೩೪). ೭. ಔಷಧಿಯ 
ಗುಳಿಗೆ: ಕಾಲಕಾಲವಂತು ಸಂಗ್ರಹಿಸಿದಂಥಾ ವಸ್ತುಗಳೊಡನೆ ಕೂಡಿದ್ದಾಗಿ, 
ಸ್ವಲ್ಪ ಮಾತ್ರೆಯುಳ್ಳದ್ದಾಗಿ . . . ಸೇವನಮಾತ್ರದಿಂದಲೆ ಸಕಲರೋಗ 
ಗಳನ್ನೂ ಪರಿಹರಿಸುವಂಥಾ ಪರಮೌಷಧವೆ ಔಷಧವೆನಿಸಿಕೊಂಬುದು 
(4೪ನೆ. 34); ತಾಯಿಯು ನೋಡಿ ಮಗನಿಗೆ ಮುಂದಾಗ್ನಿಯಾಗಿದೆ ಎಂದು 


ಮಾತ್ಸರಿಯ 


ಒಳೊಳ್ಳೆ ಜರ್ಣಕಾ 
ಒಳ್ಳೊಳ್ಳೆ ಜೀರ್ಣಕಾರಿ 


ಕೇಡು 


ಭೂ 


(ಎಂ 


೭೦೫೯ 


5 


16. 


೩8 


30 


35 


ಮಾತ್ರೆ ಲೇಹಗಳನ್ನು ಮಾಡಿಸಿ ಕೊಬ್ಬ! 
(ಈರ್‌: ೫೬); ಅನಂತಯ್ಯನೆ ಮಾತ್ರೆ ವೈಕುಂಠಯಾತ್ರೆ (ಉರ). ೮- 
ನಾಗರೀಲಿಪಿಯ ಏ. ಓ ಮುಂತಾದ ದೀರ್ಫಾಕ್ಷರಗಳ ಮೇಲುಭಾಗಕ್ಕೆ | 
ಹಾಕುವ ಓರೆಯಾದ ಗೆರೆ. ೯. [ಛಂದ] ಒಂದು ಹ್ರಸ್ವಾಕ್ಷರವನ್ನು! 
ಉಚ್ಚರಿಸುವ ಕಾಲಾವಧಿ: ಸಂಬಂಧಾಕ್ಷರಜೊಳೆಲ್ಲ ಮಾತ್ರೆಗಳುಂ 
ತಬಕ್ತಿಂಬಾಗೆ ಬೆರಸಿ ಶೋಭುಡಂಬರಮುಂ ಪಡೆಗುಮುಚಿತಕಾಪ್ಯೋಕ್ತಿ! 
ಗಳೊ (ಉರೋಂಜು- 0-4); ಸಮಾನಾಕ್ಷರಮೊಂದುಮನಣಿಯಿಂದುಚ್ಚಂಸಿ 
ದೊಡಂ ಮಾತ್ರೆಯೆಂಬ ಪೆಸರಂ ವಡೆಗುಂ (ಅಕ್ಕಣ. ೩-೩); ಮಾತ್ರ) 
ಗಣವನ್ನು ಮಾತ್ರೆಗಳಿಂದ ತಿಳಿಯಬೇಕು. ಒಂದು ಅಘುವಿಗೆ ಒಂದು 
ಮಾತ್ರೆಯೆಂದೂ ಒಂದು ಗುರುವಿಗೆ ಎರಡು ಮಾತ್ರೆಗಳೆಂದೂ ಸಂಕೇತವು; 
(ಕೃವಿತಿ- ೬೧). ೧೦. [ಸಂಗೀತ] ಕಾಲದ ಅಳತೆ: ೩೫ ಸೂಳಾದಿ 
ತಾಳಗಳಲ್ಲಿ ಬರುವ ಚತುರರ್ರಲಘುವೇ ಒಂದು ಮಾತ್ರೆಯಾಗುತ್ತೆದೆ 
(ಸಗೀತಂ, 1a) ಸಂ. ಮಾತ್ರಾ] 

ಮಾತ್ಸರಿಯ (ನಾ). ಹೊಟ್ಟಿಕಿಚ ನ ಅಸೂಯೆ: ಗುರುವಿರೋಧ| 

ಬಂಧುದ್ವೇಷ . , - ಶರಣಜನದಂಡಿತ್ವವೆಂಬಿ 

ವನರವರಿಸದಂಗೈಪ ಸಿರಿಗೆ ಮೂಡುಗು ನಿಮಿಷಕೆ 
(ಕುವ. ಹಂ ೧-೬೩)- [ನ ಸಂ. ಮಾತ್ಸರ್ಯ? 

ಮಾತ್ಸರ್ಯ (ನಾ). ೧. ಕಾಮ. ಕ್ರೋಧ- ಲೋಭ, ಮೋಹ- 
ಮದ ಮತ್ತು. ಮಾತ್ಸರ್ಹುಗಳೆಂಬ  ಅರಿಷಡ್ವರ್ಗಗಳಲ್ಲಿ 
ಒಂದು; ಅಸೂಯೆ : ಹೊಟ್ಟೆಕಿಚ್ಚು: ಅವನಿಯಮರರ ಕಳಕಳವ; 
ಪಾಂಡವರ ಸುಮ್ಮಾನವನು ನೃಪಕೌರಿವರ ಮಾತ್ಸರ್ಯೊೋಪಲಾಲಿತಹರುಷ 
ವಿಭ್ರಮವ ಅವನಿಐಾಲರು ಕಂಡರು (ಕುತ್ಕಾಸ, 6-00), ವಿ. ಅತೃಪ್ತಿ ; 
ಅಸಂತೋಷ. ೩. [ಜೈನ] ಪ್ರದೋಷ. ನಿಹ್ನವ. ಮಾತ್ಸರ್ಯ, 
ಅಂತರಾಯ. ಆಸಾದನ ಮತ್ತು ಉಪಘಾತಗಳೆಂಬ ಆರು ಆಸ್ಪವ 
ಗಳಲ್ಲಿ ಒಂದು; ತನ್ನ ಶಿಷ್ಯನೇ ತನ್ನನ್ನು ಸರಿಗಟ್ಟುವನೆಂಬ 
ಅಸೂಯೆಯಿಂದ ಗುರುವು ಶಿಷ್ಕನಿಗೆ ಸರಿಯಾಗಿ ಕಲಿಸದಿರುವುದು : 
ಯತಿಗಳ ಚನಿಗೆಗೆಘಾಯೋಗ್ಯಕಾಲವನಶಿಕ್ರವಿುವುದೆ ಅಸ್ಮರಣೆ ಅತಿಶಯ 
ವೆನಲೊಬ್ಬ ಮಾಡೆ ಮತ್ತರಿಸುವುದತಿಜಾರ ಮಾತ್ಸರ್ಯಾಬ್ಯಿ (ಕ್ಠಾವಣ. 
00-೬6೪). [o.] 

ಮುತ್ಸ ನ್ಯಾಯ (ನಾ)- [ತರ್ಕಶಾ] ದೊಡ್ಡಮಿನು. ಚಿಕ್ಕಚಿಕ್ಕ ಮಾನು 
ಗಳನ್ನು ನುಂಗುವುದು: p ಬಲಿಷ್ಠ ನಾದವನು ಅಶಕ್ತಿನನ್ನು ಹಿಡಿದು 
ಪೀಡಿಸುವುದು ಎಂಬುದು ಲೋಕರೂಢಿ : ಐರಚರ್ರಕ್ಕೆಡೆಮಾಡಿ 
ಭೂವಲಯವಮಂ - - - ತಪಕ್ಕೆ ಪೋಪೆದನಯಂ ಭೂಪಾಲ ನಿನ್ನಂ 
ಪುರಂದರನೀ ರಾಜ್ಯಭರಕ್ಕೆ: ಯೋಜಿಸಿ ತಪೋರಾಜ್ಯಕ್ಕೆ ಮೆಯ್ಮಂದನಂತಿರೆ 
ನೀನಾಚರಿಸಲ್ಲದಂದು ಧರೆ ಮಾತ್ಸೃನ್ಯಾಯಮೇನಾಗದೇ (ಶಂರಾತತಿ- 3-೬3). 
* ಮತ್ಸ ನ್ಯಾಯ " ಪರಾ. [ಸಂ.1 

ಮಾದ, "ಮಾದರ' ನೋ. 

ಮಾದ (ನು). ಒಬ್ಬಾತನ ಹೆಸರು: ಕೇಣೆತ್ತಚ್ಚನ್ನಗನೆಳೆಬೊನ್ಕಾದತ್ತಚ್ಚ 
ಸವನ್‌ ಪೆಸಅಜ್ಞನಿದಾನಬ್‌ಯಲ್‌ 2 ೫ ೫ (ಎಕ. ಸ: ನಟರು. ೪ನ 
ಸು. 760); ವೀಕಿನಾಗನುಂ ಕುಪ್ಪ: ಮಾದನುಂ ಬಕ್ಕ ಲ್ಲನಂಗೆಯ್ದೆ 

೫೫೪1, ೬3-೧೬; 906). [?] 

ಮಾದಕ (ಗು. ೧. ಅಮಲೇರಿಸುವ ; ಮತ್ತು ಬರಿಸುವ : ಅದಳ 
ಮಾದಕಸೌಂದರ್ಯದಿಂದ ನಗರವೆಲ್ಲವೂ ಮುಗ್ಧವಂಯಿತು. (ಅಶ್ರು ೬0" 
ತೆಳುನಡುವಿನ ಮೇಲ್ಭಾಗ್ಗದ ಮಾಟವಾದ ಎದೆಕಟ್ಟು ಮಾದಕ ನೋಟ 
ವಾಗಿತ್ತು (ರುಣ. ೩). 'ಮಾದಕಪಾನೀಯ', “ಮಾದಕವಸ್ತು 

ಪರಾ. ಶಿ. ಸಂತೋಷಕರವಾದ ; ಉಲ್ಲಾಸಗೊಳಿಸುವ. ಸಂ] 


48 


ಮಾದರ 


ಮಾದಕತೆ (ನಾ). ೧. ಅಮಲು; ಸೊಕ್ಕು: ಮಚುಕುಂದಪುಷ್ಟಡ 
ಗಂಧವು ವಸಂತದ ಆಕಾಶದಲ್ಲಿ ನಿಬಿಡಮಾದಕತೆಯನ್ನು ಪಸರಿಸಿಬಿಟ್ಟಿದೆ. 
(ಇಕ್ಕಳ ೪೦೬). ೨. ಅಮಲಿನಿಂದ ಕೂಡಿದುದು; ಮತ್ತೇರಿಸು: 
ಗುಣವುಳ್ಳುದು: ಅವಳ ಕಣ್ಣುಗಳು ಮಾದಕತೆಯ ಪ್ರೇಮಜ್ಯೋತಿಯಂತೆ 
ಮಿನುಗುತ್ತಿದ್ದವು. (ಬಗಾಪ. ೦೪). ಡೆ. ಮಾದಕತಾ] 

ಮಾದಕದ್ರವ್ಯ (ನಾ): ಗಾಂಜಾ: ಅಫೀಮು ಮುಂತಾದ ಮತ್ತೇರಿಸುವ 
ಗುಣವುಳ್ಳ ವಸ್ತು : ಇನ್ನಾವುದಾದರೊಂಡು ` ಮಾಡಕದ್ರವೃವನ್ನೊ 
ತಿನ್ನಬಹುದು (8ಯಂತ. 0೦೪). [ಸಂ.) 

ಮಾದಕಪಾನೀಯ (ನಾ). ಮದ್ಯ ಮುಂತಾದ ಅಮಲೇರಿಸುವ ಪೇರು. 
ಮಾದಕಪಾನೀಯದ ವಿಷಯ ನಿನಗೆ ಗೊತ್ತಿರುವಷ್ಟು ನನಗೆ' ಗೊತ್ತಿಲ್ಲ 
(ಶಸುಶೊ- 300) ;  ಮಾದಕಪಾನೀಯಗಳ ಮತ್ತು ಆರೋಗ್ಯಕ್ಕೆ ಹಾನಿಕರ 
ಗಳತದ ಪದಾರ್ಥಗಳ ಸೇವನೆಯನ್ನು ಪ್ರತಿಷೇಧಿಸಲು ರಾಜ್ಯವು ಪ್ರಯತ್ನಿಸ 
ತಕ್ಕುದು (ಕಾರಾನ- ೨೪). [ಸಂ.] 

ಮಾದಕಪೇಯ (ನಾ). ಎ ಮಾದಕಪಾನೀಯ : ನನ್ನ ಮರಹಂಕಾರಿ 
ಮನಸ್ಸಿಗೆ ಅವಳಿಗುಂಟಾಗುವ ಅಸಂತೋಷವೇ ಮಾಡಕಪೇಯಪಾನದಿಂದ 
ಉಂಟಾಗುವ ಉನ್ಮತ್ತಗ್ಗಾನಿಯಂತೆ ಆಗಿದ್ದಿತು. (ಜೇತುಂಶ- 3೬೪); 
ನಿಮ್ಮನ್ನು ಎತ್ತಿಕೊಂಡು ಬಂದು ಮಾದಕಪೇಯವನ್ನು ಕುಡಿಸಿ ರಾತ್ರಿ 
ಎಂಟುಗಂಟೆಯ ಸುಮಾರಕ್ಕೆ ಇಲ್ಲಿ ಹಾಯ್ದುಹೋಗುತ್ತಿರುವಾಗ ನಮ್ಮ 


ಜನರು _ ನಿಮ್ಮನ್ನು ಬಿಡಿಸಿಕೊಂಡರು (ಮಂಕು. ೦೦೪). [ಸಂ.) 
ಮಾದಕವಸ್ತು (ನಾ). - ಮಾಹಕದ್ರವೈೆ : ಹಲವಾರು ಹದಿಹರೆಯಡೆ 


ಹುಡುಗ ಹುಡುಗಿಯರು : ಮಾದಕವಸ್ತುಗಳ ಸೇವನೆಯಿಂದ ಹಾಳಾಗು 
ತ್ರಿದ್ಧಾರೆ (63). [ಹಂ.] 

ಮಾದಕ್ಷಿಣಾಪಥ (ನು). ಭರತಖಂಡದ ವಿಶಾಲವಾದ ದಕ್ಷಿಣಭಾಗ ; 
ವಿಂಧ್ಯಾದ್ರಿಯ ದಕ್ಷಿಣಕ್ಕಿರುವ ದೇಶಭಾಗ :  ಅಳಪಗಣಪಶುಪತಿ 
ಮಾದಕ್ಷಿಣೊಪಥ ಬಹುಶತಹವನಾಹದದು[೪]ಸಶುಪ್ರದಾನಶೌರ್ಯ್ಯದೃಮ 
ಭರಿತೋ(ನ್ಹಾ]ನಪಶೃಪತಿಯನ್ನು ಪೊಗಟಕ (ನಂ: ೦೯೩೬ : 0೬-೬; 450)- 

[ಮ್ಯಾ 4 ದಕ್ಷಿಣಾಪಥ] 
ಮಾದಗ- "ಮಾದೆಗ' ನೋ. 


ಮಾದಪ್ಪ (ನಾ). ಒಬ್ಬಾತನ ಹೆಸರು :' ಅಕ್ಕ ಕೈಲೂರ ಮಠಕನ್ಹಿಂ್‌ 
ಮಾದಪ್ಪನ್ನ ` (ಎಳ: 318 (8), ಗುಂಡ್ಡುಶೇ- ೬೬-೩; ಸು- 9ರೆಯ ಕಕ) 2 
ಸ್ವಸ್ತಿಶ್ರೀ ಬೇಲೂರರಾಮಗಂ ಮಾದಪ್ಪನ ಪ್ರಭುಗೌಡಿ ಬೇಟೂರಾ 


| 


ಎಮ್ಮೆಯ ತೊಕೊಳೊಳೆ ಗುಃ 
೨೨೬-೧: ಸೊ: 950), 
| ಮಾದಮಂಗಲ (ನಾ). ಒ: x೫೫ ರೋಡೆ 
ದಿರ್ಮಾದಮಂಗಲಮೊಡೆದಿರ್ಗೊಂಟೆ. ಮಡಿದಿಡೆದಿವೆಳಳೂರೊ x ೫ x 
(er. 211410) ಹೆಗ್ಗತ. ೦೦೨-೪ 2 ಸು. ೨ನೆಯ ಕತ), [ಮಾದ್ಯ 4. ಮಂಗಲ] 
ಮಾದಮ್ಮ (ನಾ). ಒಬ್ಬಾತನ ಹೆಸರು: ಕೊಡಲ ಸೆಟ್ಟಿಯರಾ 
| ನ್‌ ಎ ಇ. . ಸರ್ವ್ವವಂದು ಪುಲೆಯರ್ಮ್ಮನ್‌ ಯಖಾ ಒಕ್ಕಲ್‌ ಪಡೆ 
ವು. (ಎ3. 1%, ೨೩-0); ಸಂ- 80): [ಮಾದ್ಯ 4 ಅಮ್ಮ] 
ಮಾದರ;"ಮಾದ್ಯ, ಮಾದಾರ. ಮಾದಿರ (ನಾ). ಕೀಳುಜಾಶಿಯೆವನು: 
ಮಾದಿಗ: ಇಸೆ ಪಶುದುಅಕಿ ಯೋನಿಮುಖಪ್ರಸವಕ್ಕಲಸಿದಸೊಲೇಣ 
ಬಾಯಿಂ ತಾನೊಂದಸುವೆರಸು ಬೀಟ್ಟುದುಂ ಕರುಣಿಸಿ ಮತ್ತಂ ಮಾದರಂಗೆ 
ಸಲಹೆದಿತ್ತಂ (ಡುಕೂತ. ೩-8೬) ; . ಸನ್ನುತಾಮಳಕೀರ್ತಿ ಮಾದರ 
ಚೆನ್ನೆಯಂ ಕಟ್ಟಂಬಕಳದಂ ತನ್ನ ನಿಜಜಿಪ್ವಾಗ್ರವೇ ಪರಿಯಾಣವಾಗಿರಲು 
ಪನ್ನಗಾಭರಣಂ ನಿಷೆ;ಧವವೆನ್ನದಂರೋಗಿಸಿದನು.. ( ಶಿಸತ್ರು, ಇ೨-೦೬೦). 
ಮಾದ, ; ಚದುಗಾರನು ತೊಗಲಿನ ಚೂರಿನ ತೋರಣವನ್ನು ಕಟ್ಟು ವನು. 


ಆನ್ಪಿಉದು ಸತ್ತನ್‌ (ಕ. ಸ. ಕೋರಾ. 


ಮಾದರಿ 


ಹುಡು 


ಮುದರು ಎಲುಬಿನ ತೋರಣವನ್ನು ಕಟ್ಟಬ ( ಭಾರಂ, ೩೬೮); ಆಕೆ! 
ಪೆಜ್ಜೆನಮಸ್ಕಾರವನ್ನು ಪಾಕಿದ ಸೀರೆಯನ್ನು ಮಾದರಿಗೆ ಮುಟ್ಟಿಸಿದಳು 
(ಣಾ: ಇ). ಮಾದಾರ ; ಸೆಟ್ಟಿ ಎಂಬೆನೆ ಸಿರಿಯಾಳನ , , , ಮಾದಾರ 
ನೆಂಬೆನೆ ಚೆನ್ನಯ್ಯನ ಅನು ಹಾರುವನೆಂದರೆ ಕೂಡಲಸಂಗಯ್ಯ ನಗುವನಯ್ಯಾ 
(344. ೩99), ಮಾದಿರ : ವಿಭಾಗಿಸಲ್ಪಡದ ಜಾತಿಗಳು , . , ಕ್ಷೇತ್ರ 
ವಾಸಿ, ಮಾದಿರ (ತುಗುಣ-0೬9)- ` ಮಾದೆಗೆ ` ಪರಾ. 

ಮಾದರಿ (ನಾ). ೧. ರೀತಿ ; ಬಗೆ ; ಪ್ರಕಾರ ; ನಾನು ಆ ಲೆಖ್ಬವನ್ನು 
ನನ್ನದೇ ವೂದರಿಯಲ್ಲಿ ಸ್ವಲ್ಪ ಸುಲಭಿವಾಗಿ ಯಲು ಹೊರಟೆ 
(ತಾರಾ. ೪) ; ಯಾರು ಜೀಪವನ್ನು ಪ್ರತಿಬಿಂಬ ಎಂದು ಭಾವಿಸುವರೊ 
ಈ್ವರನನ್ನು ಆ ಪ್ರತಿಬಿಯದ ಒಂದು ಮಾದರಿ ಪ್ರಶಿಬಿಂಬವಲ್ಲ ಎಂದು 
ಭಾವಿಸುವರೊ ಅವರಿಗೆ ಮುಕ್ತಿ (ತತ್ಕಶ್ಪಾ: 403). ೨. ನಮೂನೆ : 
ರಖಮು : ಅವರ ವೇಷವ . . . ಹಳೆಯ ಮಾದರಿಯ ಅಂಗಿ, ಅಂಥದೇ 
ಕೋಟು, ಒಂದು ಧೋತರ (ಕತ್ಮಗೋ. 8) : `ನಮ್ಮ ಜೀವನ್ಥಿತಿಗೆ 
ಹೊಂದಿಕೆಯಾಗುವಂತೆ ರಚಿಸಿದ ಆನೇಕ ಮಾದರಿಯ ಹೊಗೆ ಬಾರದ 
ಒಲೆಗಳಿವೆ (ಅಜಾ. 08). ೩. ಆದರ್ಶ; ಮೇಲ್ಪಂಕ್ತಿ : ಶಿಲಂರ 
ಉದಾಹರಣೆಯಿಂದ ಧೈರ್ಯ, £ಷ್ಟಸಹಿಮ್ಮತೆ, ಹೋರಾಟಗಳು ಜನಕ್ಕೆ 
ಮಾದರಿಯಾದವು (ಣರ. ಒಟ್ಟಿ; ಪ್ರಪಂಚದಲ್ಲಿ ಹೆಣ್ಣಿನ ಸೌಂದರ್ಯದ 
ಮಾದರಿಯೆಂದರೆ ಯಮನೆಯೆಂದು ನನ್ನ ಭಾವನೆ, (60ಕೂ. ೬೩)- 

[ದೇ.8 ತಮಿ. ಮಾತಿರಿ, ತುಳು. ಮಾದರಿ, ಮಾದರಿ, ಮುದ್ರ ; 

ತೆಬು, ಮಾದಿರಿ; ಮಾದ್ರಿ./ಮರಾ. ಮಾದರೀ, ಮಾದ್ರೀ] 

ಮಾದರಿಕೆ, ಮಾದಬ್‌ಕೆ: ಮಾದಾರಿಕೆ, ಮಾದಾಟಾಕೆ (ನಾ). ಮಾದಿಗರು 
ಕೊಡುತ್ತಿದ್ದ ಸಂಂಕ.-ತೆರಿಗೆ : ಮಾದರಿಕೆ (ಕಂ. ೦೫೬, 0೩6 : ?). 
ಹಿಡಾದಣಳಿಕೆ : ಬೋರಾಂಿಕೆ ಮಾದಟ್‌ಕೆ ಮುಂತಾದ ಏನುಳ್ಳ ಸಖಲ 
ಸ್ಮಾಮ್ಮವನು ಆಗುಮಡಿ (24, 1 (1). ಗುಂತ್ಮುಕೇ: ೩೪-೩೬ ; 1500). 
ಮಾಡಾರಿಕೆ ; ಕಂಮಾಂತೆಬಗೆ ಕುರಿತೆರಗೆ ಮಾದಾರಿಕೆ ಉಪಿನ ಕುವಲಿಸುಂಕ 

ಬೆಟ್ಟದ: ಕಾವಲು ಉುಂಪ್ಸನು ಸರ್ವಮಾನ್ಮವಾಗಿ ಬಟ್ಟದು 
(oe: in (2). ಗುರ್ಮುಕೇ- 080-69; 162). ಸಿ ಮಾದಾಚಕಿಕೆ; ಹದಿಕಿ 
ಜೋಡಿಗ್ರಾಸ ನೊಟಗೂಲಿ ಮಾದಾಟ್‌ಕೆ ವಟ್ಟ ಕಟ್ಟಿಗೆ (4. 11. 
ಕೀರ್ತನ” 0-೩9 2140) ; ಮಾದಾಜಕಿ ಅಧಿಕಾರಿಯ ಉಡುಗೊಟಕ 
ಸೇನಬೋಯಿಕೆ ಬಾದಿನ ವರ್ತನೆ ಅಧಿಕಮಾಸ ಮುಂತಾಗಿ ಯೇನುಳ 
ಸರ್ವ್ವಸ್ವಾಮೃವನೂ ನೀಳ ಆಗುಮಾಡಿಕೊಂಡು . . . ಭೋಗಿಸಿ ಬಹುದು 
(೩ೌ3%- 13-11: ೪೪0-3೨೬ ; 1419). [ಮಾದರ + - ಇಕೆ] 

ಮಾದರಿಪಾತ (ನು). ಉಪಾಧ್ಯಾಯವೃತ್ತಿಯನ್ನು ಆರಿಸಿಕೊಳ್ಳ 
ಬೇಕೆಂದು ತರಬೇತುಹೊಂದುವ ಶಿಕ್ಷಣವಿದ್ಯಾರ್ಥಿಗಳಿಗೆ ಪಾಠ 
ಕಲಿಸುವಾಗ ಹೇಗೆ ಪಾಠಮಾಡಬೇಕೆಂದು ದೃಷ್ಟಾಂತಕ್ಕಾಗಿ 
ತಜ್ಞರು ಮಾಡಿ ತೋರಿಸುವ ಪಾಠ: `ಪ್ರಾಥಮಿಕಶಾಲೆಯ 
ಮುಖ್ಯೋಪಾಧ್ಯಾಯರೊಬ್ಬರಂ ಗಣಿತದಲ್ಲಿ ಮೂರನೆಯ ತರಗತಿಗೆ 
'ಮಾದರಿಪಾಳವನ್ನು ಮಾಡಿ ತೋರಿಸಿದರು (ಕಂಗಳ. ಆ). 

[ಮಾವರಿ -- ಪಾಠ್ಯ] 

ಮಾಡರ್ತೋತ್‌. (ನಾ): ತನ್ನ ತಾಯಿಯೊಡನೆ. ಅನೈತಿಕಸಂಬಂಧ 
ವಿಟ್ಟುಕೊಂಡವನು. ಎಂಬ ಅರ್ಥದಲ್ಲಿ ಬಳಸುವ ಒಂದು ಬಯ್ಗುಳು- 
'ಬಾಚೋತ್‌' ಪರಾ. [ ಹಿಂ. (ಮಾದರ್‌ , ಚೂತ್‌) ) 

ದೂದಲ, ಮದಲು ಮಾದವಾಳ, ಮಾದಳ, ಮಾದಾಳ (ನು). 
ಹುಳಿಹಣ್ಣುಗಳ ಜಾತಿಗೆ ಸೇರಿದ (ಗಾತ್ರದಲ್ಲಿ ನಿಂಬೆಗಿಂತಲೂ ದೊಡ್ಡ 
ದಾಗಿದ್ದು ಕಡಮೆ ಹುಳಿ ಹಾಗೂ ದಪ್ಪವಾದ ತಿರುಳುಳ್ಳ) ಹಣ್ಣು 
ಗಳನ್ನು ಬಿಡುವ ಮರ; ಮಾತ:ಲುಂಗ; ಸಕ್ಕರೆನಿಂಬೆ. *`ಮಧುರುಮ್ಲ 


20 


30 


36 


ಮಾದಾರ 


ಘಲಃ-ಮಾದಲ" (ಓಂ: 0೫): ಈಳೆ ನಿಂಯೆ " ಮಾವು 
ಹುಳಿನೀರನೆಅಿಿದವರಾರೆಯೈ (ಮಠಾರೇ. 9- ೨೦.೩) ; ತುಜುಗಿದ ಕಾಯ್ದ 
ಭಸದಿಂ ನೆಟಕಿ.ತಗ್ಗಿ ವಿಲಂಬಿಿರ್ವ ಮಾದಲಂ (ಣಂಕ್ಷ. 2-009) 7. ಮತ್ತಿ 
ಮೊಳಗರನೆಲ್ಲಿ ಮಾದಲ ... ಕರ್ಣಿಕಾರದ ಮೊತ್ತವಿದೆ ನೋಡಬಲೆ (ಕೊಂ. 
೦-೭) ಮಾದಲು; ರಾಮಚಂದ್ರನು ಮಾದಲುಷಣ್ಣಿಗಾಗಿ ಬರುವನೆಂಬ 
ಸುದ್ದಿ ಬೇರೆ ಇತ್ತು (158. ೩9). ಮಾದವಾಳ ; ಮಾದಳ್ಳೆ ಅರೆಮಾದಳ, 
ಮಾದವಾಳ, ಮಹಾಫಲ (48. ೨೨-೪೦೬). ಮಾದಳ ; “ಮಾತುಳುಂಗಃ 
-ಮಾದಳ” (೬40 039) ; ಮಾದಳ , ,, ಸುಖಾರ್ಹ ಸಾರ್ವರ್ತುಕಮಾದ 
ಘಲಂಗಳುಳ A ತರುನಿಕರೇಗಳುಂ (08೬೪. 300); ಮಾದಳದ ಬೇರು, 
ಅಮರವ ಬಳ್ಳಿ... ಕಷಾಯ ಮಾಡಿ ತೆಗೆದುಕೊಳ್ಳಲು ಶ್ಲೇಷ್ಮಜ್ವರ 
ಪರಿಹಾರವಾಗುವುದು (ಸಕಕ. 60) ; ಬಡವನು ಆ ಮಾದಳದ ಹಣ್ಣನ್ನು 
ತೆಗೆದುಕೊಂಡು ಹೋದನು (10. 00). ಮಾದಾಳ: “ ಫಲಪೂರಕಃ, 
ಬೀಜಪೂರಕೆಃ, ರುಚಕಃ, ಮಾತುಲುಂಗಳ;ಃ ಈ ೪ ಮಾದೀಗಿಡ, 
ಪಾವಾಳವ ಗಿಡ ” (ದಾಂತಿ. ೧೬೦). 
[ದೇ.8 ತಮಿ. ಮಾತಳ್ಳಿ, ಮಾತುಳಿಮ್‌, ಮಾತುಳ್ಳ: ಮಲ. ಮಾದಳ: 

ತುಳು. ಮಾದಲ, ಮಾನಲ; ತೆಲು, ಮಾದಿಪಲಮಂ ; ಗೊಂಡಿ. ಮಾತೃ) 

ಮಾದಲು `ಮಾದಲ' ನೋ. 

ಮಾದವ (ನಾ). ಒಬ್ಬಾತನ ಹೆಸರು: 
ಗಾಮುಣ್ಣರುರಿ ಕುಪ್ಪಾಲ್ಮಾದವರುಂ , . 
ಎನೆಬ್ಬರುಂ ನರಸಾಕ್ಷಿಯಾಗೆ ಪಡೆದಾಮ್‌ 
೬೩-೨0 ; ಸು. 800). [.€ ಮಾಧವ್ಯ) 

ಮಾದವರೆ (ನಾ). ಒಂದು ಬಗೆಯ ಅವರೆ: ಮಾದವರೆ ಹಾಕಿದರೆ 
ಅದನ್ನು ಕಾಯುವುದಕ್ಕೆ ಒಂದು ಆಳು ಬೇರೆ ಆಗಬೇಕು (34:೬. 04೩). 


ಕೆ 
ತ 
ಳ 


ಬೆಳ್ಳಿ ಮಾಣಿಯ ಶ್ರೀಯ 
« ರಿಪುರಾಮಗಾಮುಣ್ಣನುಂ 
(os. wr (R)- ಶ್ರೀರಂಗ- 


[? + ಅವಕ್ಕೆ] 
ಮಾದವಾಳ 'ಮಾದಲ' ನೋ. 
ಮಾದವೆ (ನಾ). ಒಬ್ಬಾಕೆಯ ಹೆಸರು :' ಶ್ರೀಪೃಥಿವೀವಲ್ಲಭಸಿಂಘ 


ಪೋತರಸರ ಮಗಳ್ಳಿರ್‌ ಶ್ರೀಮಹಾದೇವಿರರಸಿ ಪೆಮರ್ಮ್ಮಾನಡಿಗಳ ಅರಸಿಯರ 
ತಾಯಿ ನೊಲಮ್ಚಮಾದವೆ ಆಳೆ (೧೪. ಸಃ, ತಳ್ಕಕೆ- ೩-೬; ಸು, 812), 
,. [ಪಾದ್ಯ  ಅವೈ ( ಆಅಬ್ಬೈ)] 

ಮಾದಳ `ಮಾದಲ' ನೋ. 

ಮಾದಳಿ (ನಾ). ಒಂದು ಬಗೆಯ ನಸುಗೆಂಪುಬಣ್ಣದ ವಸ್ತ್ರ: 
ಹಳದಿ ಸಂಧ್ಯಾರಾಗ ಮುದಳಿ ಬಿಳಿದು ಪೊಪ್ಪುಳಿ -ಚಂದ್ರಗಾವಿಗಳಿಳೆಗೆ 
ಪೊಸತಹ ಮಂಚಿಟಿಕೆ ಗುಜ್ಮರಿ ದುಕೂಲಗಳ ಅಳವಡಿಸಿ (ಕೋಗದು. ೩-೬೪)- 

[+ ತೆಲು. ಮಾದಳ, ಮಾದವಳೆ, ಮಾದಾವಳ, ಮಾದಾವಳಿ] 


ಮಾದಳಿರ್‌ `ಮಾಂದಳಿರ್‌' ನೋ. 
& ಮಾದಜಕೆ “ಮಾದರಿಕೆ' ನೋ. 


|ಮಾದಾನಿ (ನಾ). ಧಾರಾಳವಾಗಿ ನೀಡುವವನು: ಮಹಾದಾನಿ: 


46 


ಮಾದಾನಿ ಬಮ್ಮಿಸೆಟ್ಟಿ ತಳೊ| ದೆಲಿಕಪ್ಟೆ. ಗೊಲ್ಲು ವಲ್ಲಭನಾದಂ 
(ಕೊಳ್ಳ 6-027 1147) ) ಮಹಾದಾನಿ-ಮಾಡಾನಿ (ರನುದ. ೨೪೦ 
ಶ್ರಯೋ) ; ಶ್ರೀಪತ್ರಾರ್ಜುನಮಾವ ನಿನ್ನನೊಲವಂ ಮಾದಾನಿಯೆಂದೈದೆ. 
(ತಾರಕ. ೬೪). [ವಸಂ. ಮಹಾದಾನಿನ] 

ಮಾದಾಮತ್ತರಸ (ನಾ). ಒಬ್ಬಾತನ ಹೆಸರು: ಬಿಜಯಿತ್ತಯ್ಯಂ 
ಮಾದಾಮತ್ತರಸರು ಪೊಟಲಮ್ಮನಾ ಮೇಗೆಟ್ಟು ಮೂಡೆಕಲ್ಲು ಕಾಳೆಗದುಳ್‌ 
ಗಾರವರಾಳ್‌ ಅವಧೀರರಾ ಮಗನ್‌ ಜಾತಗುದ್ದಿಯಾರುಂ ... ಸತ್ತರ್‌ 
(ಎಕ. x, ಶ್ರೀಕಿವಾ- $0-0 ; ಸು- 900), [? 4 ಅರಸ) 

ಮಾದಾರ "ಮಾದರ' ನೋ. 


ಮಾದಾರಿ 


ಮಾದಾರಿ (ನಾ). ದೊಡ್ಡ ಬೀದಿ; ರಾಜಮಾರ್ಗ : ಅಂದು ಮಾವಾರಿ 

ಯೊಳು ಬಪ್ಪರಂ ಸಿದ್ಧರಾಮಾ ಎಂದು ಕರೆದು ಕರೆದು (ಸಿರ್ಕಣ- 3-೫). 
[ಮ್ಮಾ 4 ದಾರಿ] 

ಮಾದಾರಿಕೆ 'ಮಾದರಿಕೆ' ನೋ, 

ಮಾದಾಳೆ. "ಮಾದಲ' ನೋ. 

A ಮಾದಾಜ್‌ಕೆ 'ಮಾದರಿಕೆ' ನೋ. 

ಮಾದಿ, 'ಮಾತಿ' ನೋ. 

ಮಾದ್ಮಿ (ನಾ). ಒಬ್ಬಾತನ ಹೆಸರು: ಶ್ರೀಮಾದಿ ಅಬಲದಲಸ್ತ್ವ ಅದ 
ಚಿಕಾನ್ಮಾ ತುಜುಹರಗೋಳುಗಳಲ್ಲಾದಿ ಸತ್ತೆಂ (ಮೈಕಂ- ೦೯೩೨: 
9ನೆಯ ಕತ). [?) 

ಮಾದಿಗ "ಮಾದೆಗ' ನೋ. 

ಮಾದಿಗುಮುಂಡ, ಮಾದಿಯಗಾಮನ್ಯಂಡ (ನಾ). ಒಬ್ಬಾತನ ಹೆಸರು : 
ಕೋಟಗಾಮುಣ್ಣಃ ನಂ ಮಾದಿಗ": ನನ ಸಹಿತ ದಿರ್ಬಲ್ಲು ಮಾದರ 
[ಸುಂ] (maa. ಸ?-0ೂ ೬33; war) ಮಾದಿಯಗಾಮುಂಡ : 
ಸ್ವಸ್ತಿಶ್ರೀಮಾದಿಯಗುಮುಣ್ನರೀ ಪೆಂಯೂರು ಎಲೆ (ಎಳು. 
ಗಳೂ. ೩8-೦ ; ತು: 1000). [ವಹದ್ಯಿ ಇ. ಗಾಮುಂಡ] 

ಮಾದಿಗಾವರಿಕೆ (ನಾ). ಒಂದು ಬಗೆಯ ತಂಗಡಿಗಿಡ : ರಕ್ತಾತಿಸಾರದಲ್ಲಿ 
ಕೈಯಿಂದ ಕೊಡಹಿದೆ ಹಸುವಿನ ಮಜ್ಜಿಗೆಯಲ್ಲಿ - . - ಮಾದಿಗಾವರಿಕೆಯ 
ತೊಕ್ಕನಾದರೂ'. . . ದಾಳಿಂಬದ ಹೂವನಾದರೂ ಅರೆದು ಕುಡಿಯಿಸಲು 
ಹಿತವಹುದು (ಕ್ಲಕ್ಠಾ. 1» ೨30) ; ಮಾದಿಗುದರಿಕೆಬೇರಿನ ತೊಕ್ಕು: 
ಏಲಕ್ಕಿ, ಜೀರಿಗೆ ಹೊನ್ನ ತೂಕವಂ ಹಸುವಿನ ಹಾಲಲ್ಲರೆದು. 
ತೆಗೆದುಕೊಳ್ಳೆ ಹೆನ್ನೈತ್ತರನ ಮಾಣ್ಗುಂ (85ಕ್ಕೆ. ೦೪). [? 1 ಬ್ರ 

ಮಾದಿಗಾದರೆ (ನಾ). - ಮಾದಿಗಾವರಿಕೆ: "ಚರ್ಮಕಸಾ-ಮಾ: 
ಗಾವರೆ, ಹೊಮ್ಮಿಟಿಲ 7 (೬4೦. ೩4). [? -- ಅವರೆ] 

ಮಾದಿಗಿತ್ತಿ 'ಮಾದೆಂಗಿತಿ' ನೋ. 

ಮಾದಿಯಗಾಮುಂಡ 'ಮಾದಿಗಾಮುಂಡ' ನೋ. 

ಮಾದಿರ 'ಮಾದರ' ನೋ. 

ಮಾದಿವರ್ಮ (ನಾ)- ಒಬ್ಬಾತನ ಹೆಸರು ; ಗಂಗಾನ್ವಯಮೂಳಸ್ಮಂಭಂ 
ಗಂಗರ ವಂಶಾಧಿಪತಿ ಮಾದಿವಮ್ಮಃ ೯ವಟ್ಟಕ್ಯರ್ಹನಪ್ಪ ಸೆಯ್ಛಾಂತ 
ಎಜಿಕೆಯಂಗಪ್ಪನ ಮಗಂ ಮಾಚಿಗಂ . . . ನೊಲಂಬಾಧಿರಾಜರಾಜ 
ರೊಳ್ಳಾದಿ ಸಪ್ತಂ (ಎಳ. ೫1 (1), ಶೆಗ್ನತ. ೨೬-೪; 900 1)- 

[ ಮಾದಿ + ವರ್ಮ] 


Lt; 


Ix 


ಮಾದೀಗ 'ಮಾದೆಗೆ' ನೋ. 
ಮಾದ್ದು 'ಮಾಯ್‌' ಪರಾ. 
ಮಾದ್ಯು "ಮಾಣ್‌' ಪರಾ. 
ಮಾದ್ಕು (ನಾ)- (ಕರಾ) ಜಲಾಶಯಗಳಲ್ಲಿ ಹೆಚ್ಚಿನ ನೀರು ಹರಿದು 
ಹೋಗಲು ಮಾಡಿರುವ ದಾರಿ; ಕೋಡಿ. 
[ * ತುಳು. ಮಾದ್‌ ಇ. ಸುತ್ತಲೂ ತಿರುಗುವಿಕೆ. ಸಣ್ಣ ಸೇತುವೆ ] 
ಮಾದುಪಳ (ನಾ). . ಒಂದು ಬಗೆಯ ಹಣ್ಣು; ಮಾದಳ : ತೆಗಪಿ 
ಮೊದಲಲ್ಲಿ ಮತ್ಸಾಂಬು ಗವಾಮಿಷವುಗುರು ಪಿಂಡಿಯೆಂಬಿನಿತುವನಿ 


ಕ್ಕುಗೆ ಜಂಬುಕಮಾಂಸಮನಿಕ್ಕುಗೆ :ಮೊದಲೊಳ್‌ ಮಾಡುಪಳದ ಕಾಯ್‌ 
ತಂಜುಗರ್ಕುಂ (ಊಕೂೋಶ- ೬-೩೪) ; ಎನಿತೊಳವಐಂಯಕೋಟಿಗಳನ 


ತರ್ಕ ಗೇಹಮಲ್ಲೆ ದೇಹಮಿದಂ ನೆಟ್ಟನೆ ಪೊತ್ತು ಸುಖಮನಜಸುವ 
ಮನುಜಂ  ಮೊರಡಿಯೊಳೆ  ಮಾದುಪಳಿಮೇೋಸದಿರಂ  (ಯಕೋತ: 
೦-30). [ವಮಾದಲ  ಪಳ್ಮ (ಪಲ್ಯ). / ತೆಲು. ಮಾದಿಪಲಮು] 


ಮಾದುಫಲ, ಮಾದೂಫಲ (ನಾ). ಇ ಮಾದುಪಳ : ಸುವರ್ಣಪೂರ್ಣ 


೩೦೬೧ 


2 


30 


48 


ಮಾದೆಗ 


ಯು 


ಕಳಶಮ*ಆ ಕನ್ನಡಿಯುಂ ಪೂಪುಮಕ್ಕಿಯುಂ. 
ಗೊಡೆಯುನೇಕಾರ್ಚನೆಯಿಂದಿದಿರಂ ಬಂದು ನಿಜ್‌ಸಿ (ತಕ್ಕಾರಾ-೩6-ಬ) ನ. 
ಭಾವಿಸಲೇನುಂಟೆ ಮೊರಡಯೊಳ್ಳಾದುಘಲಂ (೩ತುಶ್ನ 0-034) ; ಬ್ರಹ್ಮ 
ಕಪಾಲಮಂ ನಿಲಲೀಯದೆ ವುಣ್ಮಪವಿತ್ರಮನಿಟ್ಟು ಖಟ್ಟಾಂಗಮಂ ಬಿಡಿಸಿ 
ಮಾದುಫಲಮನಿಂಬುಗೊಳಿಸಿ , , . ಶಾಶ್ವತಪ್ರತಾಪನಿಧಿಯೆನಿಪ ಶಂಕರಂಗೆ 
ನಂದೀಶಾದಿಗಣನಾಯಕರ್‌ ಸಂಗರಮಂ ಮಾಡಿ (006. 09-೬೦ ಇ), 
ಮಾದೊಫಲ : ದಧಿ ಮಧು ಸುಧ ಮಾದೂಫಲಂ ದೂರ್ವೆ, 
ಘುಸ್ಕಣಂ ಮಾಣಿಕ್ಕದೀಪಂ ಮಿಸಸುಗೆ ಬಗೆಗೆ ಚೆಲ್ವಾದುದುದ್ದಾಹಗೇಹಂ 


ದುಘಲಮುಂ ಮೊದಲಾ 


(ನತು. ೫-೬): p ಇದು ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ 
ವಿರಬಹುದು. ( ಇ ಮಾದಲ ಘಂ] 
ಮಾಮರ, (ನಾ). ದೊಡ್ಡ ಯುದ್ಧ, ಕಾಳಗ; ಮಹಾಸಮರ ; 


ಮುಳಿಸೆಂಬುದೆನಗೆ ಾರವರೊಳಿ (ದಾ ಬಲದ] ಬಯಕೆಯಂ ಮಾದುರ 
ದೊಳ್‌ ಕಳಿವಂತನ್ನೆಗಮಿವನೊಳ್‌ ಕಳೆವೆಂ ನಿನ್ನೊಂದು ಮುಳಿಸನಬ್ಬ 
ದಳಾಕ್ಷೀ (ಕಂ. 6-೭೨) - [ಮ್ಮಾ ಇ ದುರ] 

ಮಾದುರ, (ನಾ). - ಮಾಡಲ (?) : ಕಲಸೆಗೂಳ ಮೊಸರಿಂಗೆ ನಿತ್ಯ 
ವೀಸದ ಲೆಕ್ಕ ಗ ೨. . : ಮಾಮರಕಾಇಗೆ ವರುಷಕ್ಕೆ ಗ೧ಪ೨ 
(ಎಳ. xv tೇoaರು* 3೬3-00 ; 2296). [ ಆ ಮಾಡಲ ?] 

ಮಾದುವರ (ನು). ಒಬ್ಬಾತನ ಹೆಸರು: ಜಾಬಯ್ಯೆಗೆ ತಾಮಾದಂ* 
ತನೆಯರ್‌ ಪೇಟಲ್‌ ಮಾದುವರಂ ದೋಯಿಲಮ್ಮನೆಂಬರ್‌ ಪಸಂ 
(ಎಳ. 11, ೦೩€-೫; ಸು. 950). [?] 

ಮಾದೂಫಲ ' ಮಾದುಫಲ ' ನೋ. 

ಮಾಡೆ (ನಾ). ಮಸಣ; ಶ್ಮಶಾನ : “ಮಾಡೆ ಮಸಣಂ” 

[?) 
ಮಾದೆಂಗ ` ಮಾದೆಗ' ನೋ. 
ಮಾದೆಂಗಿ. " ಮಾದೆಗಿ ' ನೋ. 


(1೫02, 69)- 


ಮಾದೆಂಗಿತಿ, ಮಾದಿಗಿತ್ತಿ (ನಾ). ಮಾದಿಗರ ಹೆಂಗಸು ; ಮಾತಂಗಿ: 
ವಿದ್ಯೆ ಜಾತಿ ವದೆಂ[ಣಳಾ: ದಂ)ಗಿತಿಯಾಗಿ ಪೊನ್ನ ತಳಿಗೆಯೊಳ್‌ 


ಮಾಣಿಕಂಗಳಂ ಪೊಯ್ದೂ._ಪಿಡಿದು ಬಂದೆ ರುಗ್ಮಿಣನಂ ಕಂಡು ಮುಂದಿಟ್ಟು 
ಪೊಡೆವಟ್ಟು (ಇಂಡಂ- ೯-೬೩ ಪ). ಮಾದಿಗಿತ್ತಿ: ಬಿಗಿತ್ತಿಯನಿಲ್ಲಿ 
ಜಯಿಸದಿರ್ದೊಡೆ ಮುಂದೆ ಮೇದಿನಿ ನಮಗಹುದಿಲ್ಲ (ಕುರಾತಾಂ. 93-02) ; 
ಮಾದಿಗಿತ್ತಿ ಮಂಗಳವಾರ ಮಾಡಿದ ಹಾಗೆ (ಗಾರೆ) - 
[ಮಾದೆರಿಗೆ (೬ ಮೂದೆಗ) 4 ಇತ್ತಿ (ಆ. ಇತ್ತಿ)] 
ಮಾಜೆಗ, ಮಾದಗ. ಮದಿಗ. ಮಾದೀಗ, ಮಾದೆಂಗ (ನಾ) 
೧. ಪರಿಜನರ ಒಂದು ಒಳಪಂಗಡ ಮತ್ತು ಆ ಪಂಗಡಕ್ಕೆ ಸೇರಿ 
ದವನು; ಚಮ್ಮಾರ ; ಶ್ವಪಚ : ಪೆಣ್ಣಾಯಾಗಿ ಮಾದೆಗರೆ [ಣೂ 
ಮಾದರ, ಮಾದಿಗರ: ಮಾದೆಂಗರ] ಮನೆಯೊಳ್‌ ಪಟ್ಟಿ ಸತ್ತು - . . 
ನೀಳನೆಂಬ ಮಾದೆಗಂಗಂ ಕೇಶಿಯೆಂಬ ಮಾದೆಗಿಗು: ಮಗಳ್‌ , . , ಪೊಲತಿ 
ಯಾಗಿ ಪುಟ್ಟಿ (ನಪ್ನಣ: ೪) ; ಮನೋದ್ಧರಲ್ಲದರ ಮನೆಯೊಳ್‌ 
ಕೂಸುಗುಡುವುದಖೆಂ ಮಾದೆಗರ ಪಮನೆಯೊಳ್‌ ಕುಡುವುದು ಲೇಸು 
(ಕಶಕ: 6-38 2), ಮಾದಗೆ : ೧. ಹುನುವಲ್ಕಳ್ಳಿಯ ಮಾಧಗರ 
ಕಮ್ಮಯನಂ ಮಗಂನ್‌ ಅರಿವಮ್ನ ಗಾವಣ್ಣುಗೆಯ್ಕೆ 
೩೨-೪ ; 968)- ಮಾದಿಗ: ೧. “ಶ್ವಪಚ. ಪುಲ್ಕಸಃ, ಮಾತಂಗ; 
ಪ್ಲವಕಃ -.ಈ ೪ ಮಾದಿಗಂ” (ಕಣಡು, 16-9೫೪) ; ಮಾದಾರನಂ 
ಕರೆಯಲಟ್ಟುವುದುಮೆಯ್ತಪ್ಪದನಂ ಮಾದಿ[ಕಾಣಾ. 3]ಗಂ ಕಂಡು ತನ್ನ 
ಪೆಂಡತಿಗಿಂತೆಂದಂ (ಶೃಕ್ಯಾಸ್ತ- ೩-೫೦ ತ) ; ಅದಿದೈವವನು ತಾ ಭೇದಿಸಲಿ 
ಕಜ್‌ಯದೆಲೆ ಹಾದಿಯ ಕಲ್ಲಿಗೆಡೆಮಾಡಿ ನಮಿಸುವ ಮಾದಿಗರ ನೋಡು 


(ಎಕ vin. dado. 


ಮಾಡೆಗಿ 


(6೯೫. 06) ನ ಜೀತೆಗಾರರಾದ ಹೊಲೆಯೆರ ಕರಿಯನೂ ಮಾದಿಗರ 
ಕುಳನೂ ಬಂದರು (ಕ್ಕ. ಬಿ. ೨. (ಆಲಂ) ನೀಚಬುದ್ಧಿ 
- ಯುಳ್ಳವನು ; ಹೀನಗುಣದಿಂದ ಕೂಡಿದವನು : ಲಂಚಂ ಬೇರ್ಪ್ಸ 
ಫಳಲಿನೆ ತಾಯ್ಗಂ ತಂಗೆಗವಳಿಪಿದವಂ ಲೆಕ್ಕವಿಡುವವಂ ಮಾದಿಗಂ (3: 
mi, 9೦೭-೨೬ ; 1050) ; ಚೆನ್ನಮಲ್ಲಿಕಾರ್ಜುನಯ್ಯನೆ ಭಕ್ತನಾಗಿರ್ದು 
ಜೀವಹಿಂಸೆಯ ಮಾಡುವ ಮಾದಿಗರನೇನೆಂಬೆನಯ್ಯ, (ಮಹಾರೇ- ಐ. ೪-00೪): 
ಮಾತಿಗೆ ತಪ್ಪಿದವ ಮಾದಿಗ (ಗಾರ). ಮಾದೀಗ ; ೧. ಫಿಂಗದೆ 
ಮಾದೀಗಂಗೆ ಮಯಾನಿಷ್ಮುರಂಗೆ ಪಲವಂ ಪೊನ್ನ ೦ ಭಂಗಿಯೊಳೆ ಕೊಟ: 
೬೬ ೬ ಬೇಗಂ ಶಿಶುವಂ ಕೊಲ್ಲೆಂದಟ್ಟಿದೊಡೆ (ರರ್ಷಾಮ್ಮ . 00-088), 
P ಇದು ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ. ಮಾದೆಂಗ : 
೧. ಚಂಪಾಪುರದೊಳು ಮಾದೆಂಗಕುಲದೊಳು ಜಾತ್ಯಂಧಕಿಯಾಗಿ , ಪುಟ್ಟಿ 
(ಕುಮಾ. 6-0 ನ): ಆಷೆರದೆ ನಿರೆಯನೆಂಬೊರ್ವ ಮಾದೆಂಗನಿರ್ಪಂ 
(ಯಡಿ: ೪-೦೨೬. 'ಮಾದರ 
[ದೇ-॥ ತುಳು, ಮಾದಿಗೆ; ತೆಲು. 
ಮಾತಂಗ] 
'ಮಾದೆಗಿ, ಮಾದೆಂಗಿ (ನಾ). ಇ ಮಾದೆಂಗಿತಿ : ನೀಳನೆಂಬ ಮಾದೆಗಂಗಂ 
ಕೇಶಿಯೆಂಬ ಮಾದೆಗಿ [ಕ,೫೦- ಮಾತಂಗಿ]ಗಂ ಮಗಳ್‌, , - ಪುಟ್ಟುಂಗುರುಡಿ 
ಪೊಲತಿಯಾಗಿ ಪುಟ್ಟಿ (ನಕಾಣ: ೯-೬). ಮಾದೆಂಗಿ ; ನೀಳನೆಂಬ ಮಾದೆ 


ಪರಾ. 


೭ ನಾಯ್ಕಿ. ಮದರ /ಸಂ. 


ಗಂಗಂ ಕೌಶಂಬಿಯೆಂಬ ಮಾದೆಂಗಿಗಂ ಮಗಳಾಗಿ . ಸುಖಂಗುಣದೆ. 
ಹಾಹಾ ಭೂತಚೇತಸ್ಕೆಯಾಗಿರ್ದಳೆಂ ನೀಮಾಗಳ್‌ ಕಂಡಿರ್‌ (ಸುಳುಮಾ- 


[ಮಾದೆಗ 4 ಇ /ಸಂ. ಮಾತಂಗೀ] 

ಯ ಸ [CoS ಒಬ್ಬಾತನ ಹೆಸರು ; ನಾಗಚಂದ್ರದೇವರ 
ಪುತ್ರ ಮಾದೆಯ ಸೇನಬೋವ ೫೫ ಸ x ಪನಪ್ರತಿಷ್ಠೆಯಂ 
ಮಾಡಿದನು. (ಎಕ. 7121, ನರೆ. 98-06 ; ಸು. 950). ಮಾದೆಯ್ಯ ; 
ಆತನ ತಮ್ಮ ರಾಯನ್ಯ ಅಳಿಯ ಮಾದೆಯ್ಯನುಮಾ ಕಲ್ಲ ನೆಟ್ಟರ್‌ 
(ಎ6..7111- ಸೊರಬ- ೨೩೪-೦೨ ; 999). [ನ ಮಾದ್ಯ ... ಆ ಅಯ್ಯ] 

ಮಾದೆಯೂರ್‌ ನಾ). ಒಂದು ಊರಿನ ಹೆಸರು: ಮಾದೆಯೂರ 
ಸಾನ್ತಿವರ್ಮ್ಮ೦ ಬರಿಯೂರನಿಜ್‌ಯೆ (4೪. ೪11. ನರರ. 149-3 970). | 

- ಮಾದು 4 ಊರ್‌) 

ಮ್ಹಾದೆಯ್ಯ 'ಮಾದೆಯೆ' ನೋ. 

ಮಾದೇವ (ನಾ). ಶಿವ; ಈಶ್ವರ: ಮಹಾದೇವ : "ಎಣ್ಮಯ್ಯಂ , . . 
ಕಂದುಗೊರಲಂ, ಮಾದೇವಂ . . . ಆಯ್ಕೊಗಂ - ಈ ೩೩ ಈಶ್ವರಂಗೆ 
ಪೆಸರ್‌” (833. 0-0) ; ಅವಳಪ್ಪೊಡದುಕ್ಕೆ ಪೋ ತಲೆಯಿಂದೆ ಪೋದೊಡ 
ಮಿಂದೆ ಮಾದೇವನುರ್ತೆಡೆಗೋದಡಂ . , , ನೆರೆದಲ್ಲದಿನ್ನಿರೆನೀಕೆಯೊಳ್‌ 
(ಶಂಶಚಿ 6-೬8) ; ಮಾಗೆ ಮಹಾಕಾಳಿ ಎ ಮಾಕಾಳಿ . . . ಮಹಾದೇವ 
- ಮಾದೇವ (ಕನುಡ: ೨೪೦ ಶ್ರಯೋ) ; ಆ ದೇವ ಈ ದೇವ ಮಾದೇವನೆನ 
ಬೇಡ ಆ ದೇವರ ದೇವ ಭುವನದ. ಪ್ರಾಣಿಗಳಿಗಾದವನೆ 
(aera, ೦೯೦) - [ಮ್ಯಾ 4 ದೇವ. /ಸಂ. ಮಹಾದೇವ] 

ಮಾದೇವಿ (ನಾ). ೧. ದುರ್ಗೆ: ಪಾರ್ವತಿ: " 
ಸಬ್ಬಾಣಿ. ಐಕಿಲ್ವೆಟ್ಟ ಗಿ ಸಿಂಗದೇರಲ್‌ ... | 
ಫೆಸ್‌” (೪೦-೬); ಶ್ರೀವನಿತೆಯೆನದಕ್ಕಾದೇವಿಗೆ ವಾಗ್ಟೇಭಗಖಿಳ 
ಜನನುತ ಸೀತಾದೇವಿಗೆ ಮಾದೇವಿಗೆ ಭೂದೇವಿಗೆ ಸಮನೆಂಬ ನೃಪಸುತಾ, 
ಸಮುಂದಯಮಂ (ಇ6- xv, ೨೬4-೬: 1021) ; ಗಡಣದೆ ಮಾದೇವ 
ಬಗೆಯೊಡೆಯನ ನೊಸಲೊಳ್‌ . ಎ ತೋಳೆಡೆಯೊಳ್‌ ಬಿಡೆ ನಟ್ಟುವು| 


ದೇವ 


೭೦೬೨ 


ಕಾವನಂಬುಗಳ* ತಾವೈಮಂ (ಕಣ. ೩0೭), ೨. (ರಾಜನ) ಪಟ್ಟದ 
ರಾಣಿ; ಪಟ್ಟಮಹಿಷಿ ; ಮಹಾರಾಣಿ: ಎನ್ನ ಮಾದೇವಿ ತಪ್ಪದೀ! 


1. ರಾಜ; ವಸಂತ! 


ಮಾಧವಕ 


ಬಲ್ಲೆ 
ಎ 


ತುಟೊೊಂದಕ್ಕೆಮೇ (80ಕ್ಕೆ. ೪-೬) ; ದುರ್ಯೋಧನನ 


ಲಲನೆ ತತ್ತ್ವ ಯಂಪ್ರಭೆಯೆ ನೋಲಸ್ಟೊಡೀ ಚಿತ್ರಮಿಂತಿದಾಕೆಯದೆ 
ಪೇಟು* ಪೆ। 


ಮಾದೇವಿಯರಪ್ಪ ಭಾನುಮತಿಯುಂ ಚಂದ್ರಪುತಿಯುಂ ಮೊದಲಾದ 
ಅತಿರಥ ಮಹಾರಥಾರ್ಧರಥ ಪ್ರ 'ಮಂತಮಾಂಡಲಿಕಾಂತಃಪುರ 
ಕಾಂತೆಯರೊಂದನಗಿ ತಂತಮ್ಮ ಜೀವಿತೇಶ್ವರರಂ ಸಂಗಪ್ರಮರಂಗದೊಳಲ 
ಸುತ್ತಂ ಬಂದು ಕಾಣದೆ (೧ಎಯು.00-03 ನ) 
[ಮ್ಮಾ 4 ದೇವ್ಮಿ; ಸಂ. ಪುಹಾದೇವೀ 
|ಹಾಡ್ರ (ಗು): ಮದ್ರದೇಶಕ್ಕೆ ಸಂಬಂಧಿಸಿದ; ಮದ್ರದೇಶದ : 
ಧರ್ಮಸುತ ಮುಂಕೊಂಡು ರಣದಲಿ ಕಾದಿ ಮಾದ್ರಭೂಪತಿಯ 


(ಪ್ಯಾರ. ೨ ಸೂತನಿ)- [o.] 
ಮಾದ್ರಿ (ನಾ). ಕ್ರೈಸ್ತ ಧಾರ್ಮಿಕ ಸ್ರೀಸಂಸ್ಥೆಗಳಲ್ಲಿದ್ದು ಕೊಂಡು 
ಸಂನ್ಯಾಸದೀಕ್ಷೆ ಸ್ವೀಕರಿಸಿದವಳು : ಈಗ ಒಂದು ತಿಂಗಳಿನಿಂದ 
ಹಿಲ್ಲಾ ದಿನಾಲು ನನ್ನ ಹತ್ತಿರ ಬಂದು ತಾನು ಮಾದ್ರಿ (201800) ಆಗುವ 
ನಿರ್ಧಾರಕ್ಕೆ ಬಂದಿದ್ದೇನೆ ಎಂದು ಹೇಳುತ್ತಿದ್ದಾಳೆ. (ತೇನೋಡ, ೨೭) ; ಆಕೆ 
ಕ್ರಿಸ್ತ ಮಾದ್ರಿಯ ಹಾಗೆ ವೇಷ ಧರಿಸಿ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಳು 
(ತಾಯಿ. ೨೪5). "ಪಾದ್ರಿ" ಪರಾ. [ ಇಂ. souher-/ ಸಂ. ಮಾತ್ರ] 
ಮಾಧವ, (ಗು). ೧. ಜೇನಿನಿಂದ ಮಾಡಿದ ; ಸಿಹಿಯಾದ. (ನಾ). 
ಏವ. ಹೆಂಡ: ಮದ್ದ. ಹ. ವಸಂತಯತು : ಮನಃಪ್ರಿಯತಮನ 
ಬರೆದ ಸಾಭಿಜ್ಞಾನಪಟಿಮನೀವುದುವಾಕೆಯುವುದಂ ನಿಮಿರ್ಜಿ ನೋಡಿ 
೬.೬. ೬ ಮಾಧವಸಮಯದೊಳಲರ್ದ 
ಳಿ 


ೊತಲತೆಯನೆ ಪೋಲ್ತಳ್‌ [Ce 
ವಸಂತಯತುವಿನ ಒಡೆಯ; ಮಧುಮಾಸದ 

2 ನೆಗಟ್ಟಾ ನೃಪೋತ್ತಮನ ಮಂತ್ರಿಶಿಖಾಮಣಿ 
ಸಾಧವಂ ಬರಕರಪ್ರಶಿಮ್ಕೊರ್ಜಿತತೇಜಂ ಕುವರ 
ಲಕ್ಷ್ಮನನಿಂದಿತವೀರದಂಶಜಂ (ಕಾಶಮಂ- ೦3೨೬; ಎಕ. ೪: ಶೇಲೂರು- ೦೦೨: ಸು. 
1820) ; ಮಾಧವನ ಸಾಲೆಯೆಂಬಂತಿರೆ ಕರಂ ಸಿಂಗರಂಬೆತ್ತ 
ತೋಂಟದೊತ್ತಿನೊಳ್‌ , , , ಮದನಸ್ಮೈಯ ಬಾಗಿಲ್ವಾಡದ ಸಿಂಗರದೊಂದು. 
ದೇಗುಲಂ ಕಣ್ಣೆಡ್ಡಮಾಗಿ ರಂಜಿಕುಲ, (ಉಜಾಕ್ಕ. 89-09). ೫. ವೈಶಾಖ 
ಮಾಸ: “ಮಧುಗಳೊಳು ಕೃಷ್ಣನೊಳು ಧರಣಿಪತಿಯೊಳು ಮದ್ಯದೊಳೆ:- 


೪. ೨೬). 


ವಂದಿಬೃಂದೆನಂದನ 


'ಲಗದ 


ಪಸಂತದೊಳು ವೈಶಾಖದೊಳು ಮಾಧವಾಖ್ಯಂ” (ನಗಣ. ೧೪೯-೪೫), 
[ಸಂ.] 
ಮಾಧವ, (ನಾ). ೧. ಲಕ್ಷ್ಮಿಯ ಒಡೆಯ ವಿಷ್ಣು: ಸಾಧುಗೆ 


ಸಂಧು ಮಾಧೂ(ಧು)ರ್ಯ್ಯನ್ಗೆ ಮಾಧೂ(ಧು, 
ಯುಗವಿಪರೀತನ" ಮಾಧವ; ಸು: 70). 
ಫ್ರಿ ಕೃಷ್ಣ : ವಿವಿಧಬ್ರಹ್ಮಾಂಡಂ ಮಾಧವ ನಿನ್ನೆವಕಾಶಂ (4. 
೩-೦೦೬) ; ಯಾದವರು ಹಿಂದೆಮ್ಮೊಡನೆ ಹಗೆಯಾದವರು ಬಳಿಕವರೊಳಗೆ 
ತುಜುಗಾದವನ ಕಜುಗಾದವನ ಮಾಧವನ ಮಾತೇನು (ಕುಷ್ಠಾಸ- 3-೬೭) 
ಹ. ಇಂದ್ರ- ೪. ಕುಬೇರ. ೫, ಪರಶುರಾಮ. ೬. ರಾಜ; 
ಆರಸು : “ಮಧುಗಳೊಳು ಕೃಷ್ಣನೊಳು ಧರಣಿಪಶಿಯೊಳು ಮದ್ಯದೊಳು. 
ವಸಂತದೊಳು ವೈಶಾಖದೊಳು ಮಾಧವಾವ್ಯಂ” , (ಮುಂಗರಾ- ೨೪೯-೪೫). 
[ಸಂ, (ಮಾ ಇ. ಧವ) ) 


೯೦ ಬಾಧಿಪ್ಪ ಕಲಿಗೆ ಕಲಿ 
ೀತನೆಅದಲ್ಲ (26. x, ೬೦-೩ ; 


ಮಾಧವಕ (ನಾ). (ಹಿಪ್ಪೆ ಹೂವಿನ) ಹೆಂಡ: ಮದ್ಯ: “ಮಧು, 
ಅಸವಃ . - . ಮಾಢವಕಃ, ಹಾಳಾ. ಕಲ್ಕಂ . .. ಮಧು - ಈ ೨೪ 
ಕಳ್ಳು' (ಹರಾಯು, ೩8-0೭0); ಪಿರಿದೆನಿಸಿ ಮಾಧವಕ. ಮಾಧ್ವೀಪಂ 


ಧಕಸುರೆಗಳನು. ಬೆರೆಸಿ ಕುಡಿಪುತ ನಗುತ 
ಕಲೆವುತಲಿರದೆ ಕುಣಿಪುತಲಿದ್ದರಂದಾ ಸಕಲ ಯಾದವರು (್ಮನುಳ. 9-೪0). 
[ಸಂ.] 


ಮಾಧವತ್ತಿ 


ಮಾಧವತ್ತಿ (ನಾ). ಒಬ್ಬಾತನ ಹೆಸರು : ಮಾಧವತ್ತಿಯರಸರ್ಗ್ಗೆ 
[ವಿಜ್ಞಪನಂಗೆ]ಯ್ದು ದೋಣಗಾಮುಣ್ಣ ಎಳೆಗಾಮುಣ್ಣರುಂ ಮಳ್ಳೆಯರುಂ 

ಎಂಟು ಮತ್ತಲ್‌ ಗಬ್ಗ್‌ ರಾಜಮಾನಂ ಜಿನೇಂದ್ರ 
ಭವನಕ್ಕಿತ್ತೊರ್‌ (26, ೩1: ೬೩-೦೬ ॥ 667). p ಇದು "ವಾಧವಸತ್ತಿ' 
ಯೆಂಬುದರ ಅಪಲಿಖಿತವಿರಬಹುದು. 

[ ಮಾಧವ, 4 < ಸತ್ತಿ] 

ಮಾಧವಮನೋಹರಿ (ನಾ): [ಸಂಗೀತ] ಒಂದು ಪಾಗದ ಹೆಸರು: 
ಮಾಧವಮನೋಹರಿಯು (೧೩) ಸಂಪೂರ್ಣ, ಸ - ಗ್ರಹದಿಂದ ಕೂಡಿದೆ. 
ಆರೋಹದಲ್ಲಿ ಧ-ವು ವಕ್ರವಾಗಿದೆ, ಅವರೋಹದಲ್ಲಿ ಪ -ಇಲ್ಲ 
(ತುಪ್ಪ. ೦೩6)- [ಸಂ. ಮಾಧವಮನೋಹನೀ] 

ಮಾಧವಯ್ಯ (ನಾ), ಒಬ್ಬಾತನ ಹೆಸರು: ಮಾಧವಯ್ಯಂ ಬರೆದಂ 
ನಾಗಂ ಬೆಸಗೆಯ್ಸ ೦ 


(ಎಳ. vial; ಸೊರಂಿ. 1೬0-03; 979)-. 

[ ಮಾಧವ, 4 ಅಯ್ಯ] 

ಮಾಧವಿ (ನಾ). ೧. ಕಲ್ಲುಸಕ್ಕರೆ. ೨- ಜೇನಿನಿಂದ ಮಾಡಿದ ಒಂದು 
ಬಗೆಯ ಪಾನೀಯ. ೩. ಒಂದು ಬಗೆಯ ಬಳ್ಳಿ ಮತ್ತು ಅದರ 
ಬಿಳಿಯ ಬಣ್ಣದ, ಸುವಾಸನೆಯಿಂದ ಕೂಡಿದ ಹೊವು: “ಅತಿ 
ಮುಕ್ತಶಃ, ವಾಸಂಶೀ, ಮಾಧವೀ - ಈ ೩ ಅದಿರ್ಮುತ್ತೆ”  (ಹರಾಷಖ- 

ಇದಿರೊಳ್‌ ನನೆದೋಲ ವಸಂತದೂತಿಯೆನೆ ತಾನೆ ನೆಗಟ್ಟಿ 

ನೆ. ಸಂದದಿರ್ಮುತ್ತೆಯ . ಪೊಗೊಂಚಲ- ಪುದುವಿನೊಳೆಅಗಿದ 

ಮದಾಳಿಗಳಿ, ಮಣದಪ್ಪವೇ (ಶ್ಚ. 00-006); ಪಜ್‌ಯೆ ಮದಮಂ 

ಮಾಗಿ ಕಜ್‌ಯೆ ಸೊಗಸಂ ಮಾವು ನೆಲ್‌ಯೆ ಕಳೆ ಪೆರ್ಚಿ ಸಸಿಮೆಲ್‌ಯೆ 

ಮಾಧವಿ ಪೂತು ತೊಡಿಕಿಯೆ ಲಜ್ಞೆಯನವನಿ . . .  ಕಣ್ಣೆಜ್‌ದುದು 

ವಸಂತಮಾಸಂ (ಕರ್ಮಣಾ. 6-4): ಅದಿರ್ಗಂತಿಯಂ ತಾಟಿ ಮಾಲತಿಯಂ 

ಮುಟ್ಟಿ ಮಾಧವಿಯಂ ಕಟ್ಟಿ ಬನೆಗಾಳಿ ತಣ್ಣನೆ ತೀಡುಗುಂ 

(ಕಾಮಕ್ಯ- ೫9-0)- ೪. ಭೂಮಿ: “ಭೂಮಿಃ - ಮಾಧವಿ” 

(೬40. 000), ೫. ತಲೆಹಿಡುಕಿ : ಕುಂಟಣಿ. [ಸಂ. ಮಾಧವೀ] 

ಮಾಧುಕರ (ಗು). ಮಂಬಿಯನ್ನು ಹೋಲುವ : "ಮಾಧುಕರವೃತ್ತಿ' 
ಪರಾ. ' [ಸಂ.7 

ಮಾಧುಕರವೃತ್ತಿ (ನಾ)- ದುಂಬಿಯು ಹೂವಿನಿಂದ ಹೂವಿಗೆ 
ಅಲೆದಾಡಿ ಮಧುವನ್ನು ಸಂಗ್ರಹಿಸುವಂತೆ, ಮನೆಯಿಂದ ಮನೆಗೆ 
ಸುತ್ತಾಡಿ ಅಹಾರವನ್ನು ಸಂಗ್ರೆಹಿಸುವಿಕೆ; ಭಿಕ್ಷಾವೃತ್ತಿ: ಪ್ರಕಟಿತಾತ್ಮ 
ಧನದಲಿ ಮಾಧುಕರವೃತ್ತಿಯಲಿರು ಕೈವಲ್ಯಕೆ ನಡೆದ ಬಗೆಯುಳ್ಕಡದು 
ಯತಿಧರ್ಮವಹುದು (ನಮ್ಮಕಾ: * *೦)- [xc.] 

ಮಾಧುಕರಿ (ನಾ). . ೧. ಎ ಮಾಧುಕರವೃತ್ತಿ. ೨. ಮಾಧುಕರ 
ವೃತ್ತಿಯಿಂದ ಪಡೆದ ಆಹಾರ; ಭಿಕ್ಷೆ : ನಾರಾಯಣಂ ನೆರೆಹೊರೆಯ 
ಕೆಲವು ಮನೆಯಿಂದ ಮಾಧುಸರಿಯನ್ನು ತಂದು ಶ್ರೀರಾಮನಿಗೆ ನೈವೇದ್ಠ 
ಮಾಡಿ ಒಪ್ಪತ್ತು ಊಟ ಮಾಡುತ್ತಿದ್ದನು (ಫಕ್ಕೋತಿ. 60)- 

[ ಸಂ. ಮಾಧುಕರೀ ] 

ಮಾಧುರ (ನಾ)- ೧. ಸಿಹಿಯಾದುದು ; ಮಧುರವಾಗಿರುವುದು. 
೨. ಒಂದು. ಬಗೆಯ ಮಾದಕಪಾನೀಯ : ದ್ರಾಕ್ಷಾರಸ: 
ವರೆಸುಧಾರೋಗಣೆಗೆ - ಮಾಧುರದ [೫೫. ಮೆಧುರದಾ, ಪಾಯಸದ) 
ಹಂಗೇಕೆ: (ಸಿಕ್ಕರ. ೦-೪); ಪಾವನಜ್ಯೋತಿರ್ಮಯಾಂಗಿಗೆ ದೀವಿಗೆಯ 
ಹಂಗುಂಚಿ ಪರಶಿವಭಾವನಾಮೃತದನುಭವಿಗೆ ಮಾಧುರದ ಹಂಗುಂಟೆ. 
(044: ೦-೧). ೩. ಮಲ್ಲಿಗೆಯ ಹೂವು. ಸಂ] 

ಮಾಧುರಿ (ನಾ). ೧. ಸವಿ; ರುಚಿ: ದರ್ಮರಂವೇಂ ಮಕರಂದ 
ಮಾಧುರಿಯನಟ್‌ದಪುದೇ ! (೩ತಿಕುಂ- 0-೩೬೭)- ವಿ. ಇಂಪು; ಹಿತ; 


೭೦೬೩ 


೩0 


© 


[3 


ಮಾಧ್ಯಮ 
ಆಹ್ಲಾದ ; ಎದೆಯ ಮಾಧುರಿಯನರುಹೆಮಗೆ [Oe 1-te)- 
೩. ಮಾದಕಪಾನೀಯ; ಮದ್ಯ: . [ಸೆಂ.-ವಹಧುರೀ ] 


ಮಾಧುರ್ಯ, (ನಾ). ಯುದ್ಧದಲ್ಲಿ ಮಹಾಪರಾಕ್ರವಿಂಯಾದ ವ್ಯಕ್ತಿ : 
ಸಾಧುಗೆ ಸಾಧು ಮಾಧ್ಯ(ಧು)ರ್ಯ್ಯನ್ಸೆ ಮಾಧೂ(ಧು)ರ್ಯ್ಯಂ ಬಾಧಿಪ್ಪ 
ಕಲಿಗೆ ಕಲಿ ಯುಗವಿಪರೀತನ್‌ ಮಾಧವನೀತವ್ಪೆಜನಲ್ಲ (ಇ6- ಸ; ೬೦-೩7 
ತು. 70): [ವ ಸಂ. ಮಹಾಧುರ್ಯ ] 

ಮಾಧುಯಣ್ಯ (ನಾ). ೧. ಸಿಹಿ; ಸವಿ: ನವಯತಾವನಮಾದಂತುನ್ನತ 
ಪಂಚವಿಂಶತಿಪ್ರಾಯಮಾಗಿ. . . ಸವಿಯಲಿರ್ದಮೃತಫಳದಂತೆ ಮಾಧುರ್ಯ 
ಭರಿತನಾಗಿ ' (ಕೇಂ. ೦೦-೬). ೨. ಇಂಪು; ಹಿತ: ಭುವನಸ್ವರ' 
ಮೇಲನದಿ  ನಿಯಮಸಂಯಂಮವಪೂರ್ಣಮಾಧುರ್ಯವುಕ್ಕುತಿದೆ. (೩ತ್ರಾಂಗ, 
9-0೬).; ಅಶ್ವವಿದ್ಯೆಯೇ ಈಗ ಅವನ ಮನಸ್ಸನ್ನು ಹಿಡಿದಿತ್ತು. 
ಸಹವಾಸಮಾಧುರ್ಯದ ಮೂಲಕ (ಸಮೀ. : 930). ೩. ಕೋಮಲತೆ; 
ಮೃದುತ್ತೆ : ಮಾತಿನಲ್ಲಿ ಮಾಧುರ್ಯವಿತ್ತು. ತೀವ್ರತೆಯಿರಲಲ್ಲ 
(ಹರಾಂ. ೨). ೪- ಆಂತಃಕರಣ; ಅನುಕಂಪ. 4- [ಕಾವ್ಯಮಾ] 
ಕಾವ್ಯದ ಹತ್ತುಗುಣಗಳಲ್ಲಿ ಒಂದು; ಕೇಳಿದ ಕೂಡಲೆ 

- ಮನಸ್ಸನ್ನು ಆಹ್ಲಾದಗೊಳಿಸುವ ಶಬ್ದದ. ಒಂದು ಗುಣ; ದೀರ್ಫ 
ಸಮಾಸಗಳಿಲ್ಲದೆ ಪ್ರತ್ಯೇಕಪದಗಳಿಂದ ಕೂಡಿರುವುದು : ಅಸಮಸ್ತ 
ಪದನ್ಯಾಸಂ ಪ್ರಸಾದಮಾಧುರ್ಯಗುಣಸಮಗ್ರಮುದಾರಂ ರಸಭಾವ ಭಾವಿ 
ತೋಕ್ತಿಪ್ರಸರಂ, ವೈದರ್ಭರೀಕಿಯೆನೆ ಪೆಸರ್ವಡೆಗುಂ ( ಉತ್ಕಾನ. ೭೫ ) 
ಸಮಾಸ ಪ್ರಾಸದೇಶೀಸರಣಿಶವ್ಹಾರ್ಥೋಪಮಾಚಾತುರ್ಯಮಾಧುರ್ಯ, . . 
ನಿಯಮಾಕ್ಷರಸಲಕ್ಷಣಭಾವವದಾಗಿರೆ”: ರಚಿಸುವೆಂ ಕೃತಿಯ (04. 0-09). ; 
ಶ್ಲೇಷ: ಪುಸಾದೆ: ಸಮತೆ. ಮಾಧುರ್ಯ. .. ಸಮಾಧಿ ಈ ಹತ್ತು 


ಗುಣಗಳೇ ವೈದರ್ಭಕುವ್ಯದ ಪ್ರಾಣ (ಕಾರಬಾ- ೨೪)- [ಸಂ] 
ಮಾಧುರ್ಯೆ (ನಾ): ೧- ಸಿಹಿಯಾದುದು : ಮಧುರವಾದುದು. ೨. 
ಒಂದು ಬಗೆಯ ಮರ ; ಸಿಹಿಹಾಲೆ ; ಜೇವಣಿಗೆ : "ಜೇವಸಿಕೆ(ಗೆ) 
ಮಾಧುರ್ಯೆಯಕ್ಕು” (ಮುಂಗಣ - 93-೩೩)- ' | ಸಂ. ಮಾಧುರ್ಯ] 
ಮಾಧೂಕರ (ನಾ). - ಮಾಧುಕರಿ ೨: ' ಮಾಧೂಕರ ಅಸಂಕ್ಸುಪ್ತ 
ಪ್ರಾಕ್ಚಣೀತ , ಅಯಾಚಿತ ತಾತ್ಯಾಲಿಕಮೆಂಬ ಪಂಚವಿಧಭಿಕ್ಷಂಗಳನಾದೊಡಂ 
. - ೬ ಭೋಜನಂಗೈದು (ಪಕ, 036). [ನ ಸಂ. ಮಾಧುಕರ] 
ಮಾಧೂಕರವೃತ್ತಿ (ನಾ). - ಮಾಧುಕರವೃತ್ತಿ : ಒರ್ವಳಿ ಮಾಧೂಕರ 
ವೃತ್ತಿಯಿಂದೆ ಫೊರೆವುತ್ತಾ ದೇಹಮಂ ಸಂತತಂ (0ಕ್ಮತ. ೬-೩೨) - 
[ < ಸು. ಮಾಧುಕರವೃತ್ತಿ ) 
ಮಾಧೂಕರಿ (ನಾ)- - ಮಾಧುಕರಿ ೨: ತುಂಬಿ ಪುಷ್ಪರಸವನ್ನು ತೆಗೆದು 
ಕೊಳ್ಳುತ್ತಿರ್ದು ಹೆಂಗೆ ಹೂವನ್ನು ಬಾಧಿಸದಿಹುದು ಹಾಂಗೆ ಮನೆಯೊಡೆಯನ 
ಜಿಸೆಯಿಂದಮಧುಕರವೃತ್ತಿಯಿಂದ ಸಿದ್ಧಿಸಿದುದಾದ ಮಾಧೂಕರಿಯೆಂಬ 
ಭಿಕ್ಷೆಯನ್ನು ತೆಗೆದುಕೊಂಬುದು (ಕೈ ನಬೀ. ೩೭). [ವ ಸಂ. ಮಾಧುರೀ] 
ಮಾಧ್ಯಂದಿನ (ನಾ): ೧. ದಿನದ ಮಧ್ಯದ ಸಮಯ ; ಮಧ್ಯಾಹ್ನ; 
ನಡುಹಗಲು- ೨. ನಡುಭಾಗ ; ಮಧ್ಯದ ಭಾಗ- ೩. ಶುಕ್ಲ 
ಯಜುರ್ವೇದದ ಒಂದು ಶಾಖೆ. ಸಂ] 
ಮಾಧ್ಯಮ (ಗು) ೧. ಮಧ್ಯಭಾಗಕ್ಕೆ ಸಂಬಂಧಿಸಿದ; ನಡುಭಾಗದ. 
(ನಾ). ೨. ಮತ್ತೊಬ್ಬರಿಗೆ ತಿಳಿಸಲು ಮಧ್ಯವರ್ಶಿಯಾಗಿ ಬಳಕೆ 
ಯಾಗುವ ಭಾಷೆ ಮೊದಲಾದ ಸಾಧನ; ಅವರಿಗೆ ಕನ್ನಡಭಾಷೆ 
ಯೊಂದೇ ಏಕೈಕ ಮಾಧ್ಯಮ (ಕೂನ್ಮಕು. ೦೩೬); ಮಾಧ್ಯಮ ಏನಿದ್ದರೂ 
ಭಾವಪ್ರವಹಣಕ್ಕಾಗಿ ಹೊಂಗಿನಿಂದ ತಂದು ಜೋಡಿಸಿಕೊಂಡ ಒಂದು 
ಉಪಕರಣ ಎಂದು ಅರ್ಥ ಮಾಡುವುದುಂಟು (ಸಂದ. ೩೨)- p ಇಲ್ಲಿ 
ಕೊಟ್ಟಿರುವ ಎರಡನೆಯ ಅರ್ಥ ಮತ್ತು ಪ್ರಯೋಗಗಳು 


ಮಾಧ್ಯಮಿಕ 


ಇಂಗ್ಲಿಷಿನ "ಖೇಸಃun' ಎಂಬ ಪದಕ್ಕೆ ಸಂಬಂಧಿಸಿದವುಗಳು. ಈ 
ಅರ್ಥ ಸಂಸ್ಕೈತದಲ್ಲಿ ಇಲ್ಲವಾದರೂ, ಸಂಸ್ಕ ತದ "ಮಾಧ್ಯಮ' 
ಎಂಬುದರ ಮೂಲಾರ್ಥದಿಂದಲೇ ಅರ್ಥವಿಸ್ತಾರವನ್ನು ಹೇಳುವ 
ಸಾಧ್ಯತೆಯಿದ್ದು, ಇಂಗ್ಲಿಷಿನ "ಹೇಸ" ಎಂಬುದರ ಸಂವಾದಿ 
ಯಾಗಿ. ಸಂಸ್ಕ ಅಂತದೆ 'ಮಾಧ್ಯಮ' ಎಂಬ ಶಬ್ದವೇ ಬಳಕೆ 
ಯಾಗಿದೆ. [ಸಂ.] 

ಮಾಧ್ಯಮಿಕ (ಗು). ೧. ಮಧ್ಯದಲ್ಲಿರುವ ; ಮಧ್ಯಭಾಗದ. (ನಾ). 
೨. [ಬೌದ್ಧ] ಬೌದ್ಧ. ಮತದ ಒಂದು ಶಾಖೆ; ಗೋಚರಿಸುವ 
ವಸ್ತುಗಳೆಲ್ಲ ಸತ್ಯಾವಭಾಸಿಗಳು ಎಂದು ಪ್ರತಿಪಾದಿಸುವ 
ವಾದ; ಶೂನ್ಯವಾದ : ಧರ್ಮಪ್ರಭಾವಮುಮಂ ತತ್ಸೆಲಸ್ವಭಾವಮುವುಂ 
ತಿಳುಪುವವಸರದೊಳುಬ:ದ ಮಹಾಮತಿ ಸಂಭಿನ್ನಮತಿ ಶತೆಮತಿಗಳ್‌ 
ಲೋಕಾಯತಿಕ ಯೋಗಾಚಾರ ಮಾಧ್ಯವಂಕಮತವಿತಥಾಭಿಧಾಯಿಗಳ್‌ 
ಜೀವಾಛಾವಮನೆ ಪಿಡಿಯಚ್ಚುನಿಡಿದು (60ತು. ೨-೬ ನ); ಈ ಮೂ: ತ್ತಾ 
ನ್ವೇಷಣರೂಪದಲ್ಲಿ ಚಾರ್ವಾಕ . . . ಯೋಗಾಚಾರ, ಮಾಧ್ಯವಿ: 
ಜೈನದರ್ಶನಗಳೆಂಬ ಆರು ನಾಸ್ತಿಕದರ್ಶನಗಳೂ . , , ಆವಿರ್ಭವಿಸಿ 
(ಕಾರದ. 33೪); ಲೋಕಾಯತಿಕ (ನಾಸ್ತಿಕ) ಯೋಗಾಚಾರ (ವಿಜ್ಞಾನಷಾದ) 
ಮಾಧ್ಯಮಿಕ. ( ಶೂನ್ಯವಾದ )ಗಳೆಂಬ. ಮತಗಳನ್ನು ಬೋಧಿಸುವ 
ಮಹಾಮತಿ - ಸಂಭ್ಯನ್ನಮತಿ-ಶತಮತಿಗಳೆಬ ಮಂತ್ರಿಗಳು ಸ್ವಯಂ 
ಬುದ್ಧನ ಹೇಳಿಕೆಗಳನ್ನೆಲ್ಲ ಖಂಡಿಸಲು ಸೊಂಟಗಟ್ಟಿ ದರು (ನಾಕೋಶಿ- ೩೬೦). 
೩.. ಮಾಧ್ಯಮಿಕಮತವನ್ನವಲಂಬಿಸಿದವನು ;  ಶೊೂನ್ಯವಾದಿ: 
'ಅಭಿಧರ್ಮವಿಭಂಷಾ' ಸಂಪ್ರದಾಯಕ್ಕೆ ಸೇರಿದವರು. ಯೋಗಾಟಂರೆರೂ 
ಮಾಧ್ಯಮಿಕರೂ . ಆಗಿರುವರು (೬06೫. 3೪): ಸ್ವಚ್ಛವಾದ ಸಂವಿತ್ತೆಂಬ 
ಜ್ಞಾನವೇ ಮಾಧ್ಯಮಿಕಂಗೆ ಸಮ್ಮತೆ (ಭರ. 30೪) [೫0.] 

ಮಾಧ್ಯಮಿಕಶಾಲೆ (ನಾ). ಪ್ರಾಥಮಿಕ ವಿ ಭ್ಯಾಸೆ ಮತ್ತು ಪ್ರೌಢ 
ವಿದ್ಯಾಭ್ಯಾಸಗಳ ನಡುವಿನ, ವಿದ್ಯಾಭ್ಯಾಸವನ್ನು. ಮಾಡುವ 
ಪಾಠಶಾಲೆ ;  ಉಪನಯನವಾದ ಐದು ವರ್ಷಗಳಲ್ಲಿ ಚೀನಿ ಮಾಧ್ಯಮಿಕ 
ಶಾಲೆಯನ್ನು ಪೂರೈಸಿದ್ದ [eS 403). ಐ ಇದು ಇಂಗ್ಲಿಷಿನ 
“Middle Schoo!’ ಎಂಬುದರ ಅನುವಾದ. 

ಸಂ. ಮಾಧ್ಯ ಮಿಕಶಾಲಾ] 
ಮಾಧ್ಯಸ್ಥ (ಗು)- ೧- ಮಧ್ಯೆ ಇರುವ ; ನಡುವೆ ಇರುವ. ೨. ಯಾವ 
ಕ್ಕೂ ಸೇರದ. [ಸಂ.] 

ಮಾಧ್ಯಸ್ಮವೃತ್ತಿ (ನಾ). [ಜೈನ] ವಿನಯರಹಿತರೂ ತಮ್ಮ 
ಧರ್ಮದಿಂದ ವಿಮುಖರೂ ಹಟಮಾರಿಗಳೂ ಅದ ಜನರ ಬಗ್ಗೆ 
ವ್ರತಸ್ಥರಾದಂಥವರು ಇರಿಸಿಕೊಳ್ಳುವ ರಾಗದ್ವೇಷರಹಿತವಾದ 
ಭಾವನೆ: ಸತ್ವಗುಣಾಧಿಕಕ್ಸಿಶ್ಯಮಾನಾವಿನಯರೊಂ* ಮೈಖ್ರೆದ್ರಮೋದ 
ಕಾರುಣ್ಯಮಾಧ್ಯಸ್ಥ ವೃತ್ತಿಯಂ ಭಾವಿಸುತ್ತುಂ (ಸುಕುಮಾ. ೪-3೨ ನ).[ಸಂ.] 

'ಮಾಧ್ಯಸ್ಥಿಕೆ (ನಾ). ಎರಡು ಪಕ್ಷಗಳ ಅಥವಾ ವ್ಯಕ್ತಿಗಳ ನಡುವೆ 
ಸಂಧಾನ ನಡೆಸುವುದು; ಮಧ್ಯಸ್ಥಿಕೆ : ಇಂಥ ಸಂದರ್ಭಗಳಲ್ಲಿ 
ಹುಡುಗಿಯರಿಗೂ ಉಪಾಧ್ಯಾಯ-ಗಂಡಸರಿಗೂ ಮಾಧ್ಯಸ್ಥಿಕೆಗೆ (114168) 
ಯಾರಾದರೂ ಇದ್ದರೆ ಅನುರೂಲವಾಗುತ್ತದೆ (ಪಸುಕೊ. ast) 

[ಮಾಧ್ಯಸ್ಮ 4 ಇಕೆ] 

ಮಾಧ್ಯಾಹ್ತಿಕೆ (ಗು). ೧. ಮಧ್ಯಾಹ್ನ' ಕಾಲದಲ್ಲಿ ಆಚರಿಸಬೇಕಾದ: 
ಸ್ನಾನ ಮಾಧ್ಯಾಹ್ನಿಕಜಪೆ ವೈಶ್ವದೇವ ದೇವತಾರ್ಚನೆ: ಭೋಜನಾದಿಗಳಾದೆ 
ಮೇಲೆ (ಕತಾ. ೪). (ನಾ). ೨. ಮಧ್ಯಾಹ್ನದಲ್ಲಿ ಮಾಡುವ ಸಂಧ್ಯಾ 
ವಂದನೆಯೇ ಮುಂತಾದ ನಿತ್ಯಕರ್ಮ : ಈ ನದಿಯೊಳಗೆ ಮಾಧ್ಯಾಹ್ಮಿರ 
ಪನಾಚರಸಿ ಬಂದನೆನು (ರಾಗ, 90-88-9): ಮಾಧ್ಯಾ ಹ್ಲಿಕಾದಿ ನಿತ್ಯಸಂಧ್ಯಾ 


೭೦೬೪ 


48 


- |ಮಾಧ್ವಿ (ನಾ). ೧. ಅದುಲು ಬರಿಸುವ ಪಾನೀಯ ; 


ಮಾನ 


ಕರ್ಮಂಗಳನ್ನು . . . ಮಾಡಿದವನುಗಿ , , . ಭೋಜನ ಮಾದಬೇಕಿಂದು 
ಬಲ್ಲವರ ಮತವು (ಸಕ್ಸ. ೪೯). [ಸಂ.] 

ಮಾಧ್ವ (ಗು): 6. ಮಧ್ವಮತಕ್ಕೆ ಸೇರಿದ: ಈ ಪ್ರಾಂತದ ಮಾಧ್ವ 
ಬ್ರಾಹ್ಮಣರು  ವೊಳ್ಳೇ ವರ್ಚಸ್ಸು ಳ್ಳವರಾಗಿದ್ದಾರೆ  (ಕಠಾಗ. ೩೩); 
ಮಾಧ್ವಯತಿಗಳು ಸ್ಮಾರ್ತಪಂಡಿತನಾದ ತನ್ನನ್ನು ಸನ್ಮಾನಿಸುವರೇ ಎಂಬ 
ಸಂರಯವಿವನಿಗಿದ್ದಂತೆ ತೋರುತ್ತದೆ (ಕರಂ. ಇ). (ನಾ). ೨. ಮಧ್ಯಾ ್ವ 
ಚಾರ್ಯರ ಮತದ ಅನುಯಾಯಿ ; ವೈ ೈಷ್ಣ ವಸಂಪ್ರದಾಯದವನು; 
ಮಾಧ್ವರ: ಚಲುವರೂ, ಕಸುವುಳ್ಳವರೂ, ವೊಳ್ಳೇ ಮೈಕಟ್ಟುಳ್ಳವರೂ 
ಇರುತ್ತಾರೆ (ಕಾಗೆ. ೭ಬ). ೩. ಮಧ್ವಾಚಾರ್ಯರ ತತ್ವ,-ಸಿದ್ಧಾಂತ. 

[Xo.] 

ಮಾಧ ಕಮತ (ನಾ). ಮಧ್ವಾಚಾರ್ಯರು ಸ್ಥಾಪಿಸಿದ ಮತ; 

ದ್ವೈತಮತ : ಈ ಮತಕ್ಕೆ ಮಾಧ್ವಮತ, ದ್ವ ಮತ, ವೈಷ್ಣವಮತ 


ಎಂದೂ ಹೆಸರು. . . ಮಧ್ವಾಚಾರ್ಯರು ಆಥೆವಾ ಆನಂದತೀರ್ಥರು 
ತಮ್ಮ ವಿಶಿಷ್ಟಶಕ್ತಿಯಿಂದ ಮಾಧ್ವ ಮತವನ್ನು ಬಳಕೆಗೆ ತುದುದಲ್ಲದೆ ವೇಶ 


ಸಂಚಾರ ಮಾಡಿ ಅವನ್ನು ನಾನಾ ಕಡೆಗೆ ಹರಡಿದರು (ಭಕರ: 3%). [ಸಂ.] 
ಮದ್ಯ: 


೨. ಎ ಮಾಧವ [ಸಂ. ಮಾಧ್ವೀ] 

ಮಾಧ್ವೀಕ (ಗು), ೧. ಅಮಲು ಉಂಟಾಗುವ ; ಮತ್ತುಬರುವ ; 
ಮುಗ್ಣನಾಗದೆ ಭುಜಿಸು ಭುಜಿಸಲಿಹುದೆನು ಜಗದಿ ಮಾಧ್ವೀಕ ಭಯವಿರದು 
ಜಾಗರೂಕನಿಗೆ (ನೂಕುಕ. ಟೀ). (ನಾ), ೨. ಹಿಪ್ಪೆಹೂವುಗಳನ್ನು 
ಭಟ್ಟಿಯಿಳಿಸಿ ತಯಾರಿಸುವ ಒಂದು ಬಗೆಯ `'ಮಾದಕಪಾನೀಯ- 
೩. ದ್ರಾಕ್ಷೆಹಣ್ಣು, ೪. ದ್ರಾಕ್ಷಾರಸ ; *'ಮಾಧ್ವೀಕಂ -. ದ್ರಾಕ್ಷಹಣ್ಣಿನ 
ಹೆಂಡದ ಹೆಸರು'" (ರಾ 8. ೩೦೮). I. 

ಮಾನ (ನಾ), ೧. ಮರ್ಯಾದೆ : ಗೌರವ : ಮಾನಿಸರೊಳ್ಳುಂ ಬಾಟುಮ 
ದೇನೊಪ್ಪಮದೇನಸಾರವಿಸ್ವಾರವಂದೇಂ ಮಾನಮದೇಂ ವಿಪುಳಮದೇಂ 
ದೀಸಮದೇಂ ಸ್ತೋಕಸುಖಮದೇನಥ್ರುದಮೋ (ಕಾಂತಿಪು- ೯-003) ; 
ಮಾನಂ 'ಸದ್ದೈೈರ್ಯೆ ದೀಕ್ಷಾಗುರು ಸುರಗಿರಿಗಂ ಕಲ್ಪವೃಶ್ಷಕ್ಕೆ ಹಸ್ತಂ 
ವಾನೋಪಾಧ್ಯಾಯಂ ಎಂಬನ್ನಮಾವಂ ಜಗಮನೆಅಗಿಸಲ್‌ 
ಸುಪ್ರತಿಷ್ಮಂ ಗರಿಷ್ಠ ೦ (ಅಧೀನ: ೪-೩3): ೨. ಆತ್ಮಗೌರವ ; ಅಭಿಮಾನ : 
ಪರಿಭವಕಿ ಗುರಿಯಾಯ್ತೆ ನಿನ್ನ, ಮಾನಂ? (ಶ್ರೀರಾಮಾ, 


(5-೬69). 
೩. ಜಂಭ ; ಗರ್ವ; ಅಹಂಕಾರ:: “ದರ್ಪಃ, ಮದ;, ಅವಲೇಪಃ, 
ಮಾನಃ, ಗರ್ವಃ, ಅಹುಕಾರಃ--ಈ ೬ ಗರ್ವಂ` (ಹಡು. ೦೦೯-೬೬); 


ಮಾನಮನೆಂತುಂ ಮಿಥ್ಯಾಜ್ಞಾ? ನಿಗಳಿರ್ದೆಯೊಳಗೆ ನೆಲಸಲೀಯದೆ. ನಾಲ್ಕುಂ 
ಮಾನಸ್ತಂಭಂಗಳ್‌ ರತ್ನುನದ್ದಂಗಳ ನಿರಂತರಂ. ಸೊಗಯಿಸುಗುಂ 
(6ಂಘ್ರ. ೦೦-೨೪); ಸರ್ವಥಾ ಮಾನ ಮತ್ತರ ಕೇಡು ಮರ್ತ್ಶ್ಯಂಗೆ (6ರ್ಸುತ. 
೨-೩6)- ೪. ಅಭಿಪ್ರಾಯ; ತಿಳಿವಳಿಕೆ; ಭಾವನೆ, ೫. ಅಳೆಯುವುದು: 
ಅಳೆಯುವಿಕೆ. ೬. ಒಂದು ಅಳತೆಯ ಪ್ರಮಾಣ; ನಾಲ್ಕು ಸೊಲಿಗೆ; 
ಅರ್ಧಸೇರು : “ನಾಲ್ಕು ಸೊಲ್ಲಗೆಗೆ ಮಾನಂ" (ಶುಂಗರ. ೦೦೪-೦೦); 
2೭%. ತುಪ್ಪ ಮಾನಮೊನ್ನು (2. ೫1-1, 90-09 966); ಐದು 
ಮಾನವ ಕುಟ್ಟಿ ಒಂದು ಮಾನದ ಮಾಡು ಕಂಡಾ ಮದವಳಿಗೆ (04ರ. ೪೭); 
ಉಪ್ಪು ಹೇಂಗೆ ಮಾನ ೨ ಅಕ್ಕಿ ಬತ್ತ ಹೇಸಿಗೆ ಮಾನ ೨ (ಬ. vi, 
ನೂ: 56-80; 120)-೭. ಜಮಾನಿನ ಒಂದು ಅಳತೆ; ಕ್ಷೇತ್ರ ವಿಸ್ತೀರ್ಣ, 
ಕ್ಷೇತ್ರವಿಸ್ತಾರ : ಬಡಗಣ ತೋಂಟದ ಕಮ್ಮಂ ಕಡೆಯೊಳು ಮೂವತ್ತು 
ವೆರಸಿದಲುನೂಜಲ್ಲಿಂ ಪಡುವಣ ಬಡಗಣ ಕೋಣೊಳ್ಳಡಿಂಬದಿರ್ಮತ್ತಂಬ್ಹ 
ಗಲಕ್ತಿಯೆ ಮಾನಂ (333, 3೩-11, 86-80; 1090). ೮. ಕಾಲದ 
ಒಂದು ಅಳತೆ,--ಪರಿಮಿತಿ ; ನೀವಿವನಹವ . ಮುರಿಯಲು ನಿಮ್ಮ 


7 4A 


ಮಾನ 


ಮಾನಕೆ ನಿಮಿಷ ತಾನಿಲ್ಲ (ಕೋಗಯ. ೯-6೭); ವರುಷ ೧ನ್ನು ದಿನ ಓನ್ನು 
ದಿನವ ಮಾಡಲು - . . ಮಾನೆವ ಮಾಡಲು ೪೨೭ರಿಂದ ಗುಣಿಸಲು 
(ಕ್ಕಕೆ. ೨೭-೨). ೯. ಅಳತೆ ಮಾಡಲು ಉಪಯೋಗಿಸುವ ಒಳಿದು 
ಸಾಧನ; ಅಳೆಯಲು ಬಳಸುವ ಪಾತ್ರೆ: ಮಾನಡೆ ತೋರಿಹೆ ಅವಿಂಗೆ 
ಕೊಳಗದ. ತೋರಿಹ ಕೆಚ್ಚಲು (9650. 03-16); ಆನೆಯ ಮಾನದೊಳಿಕ್ಕಿದ 
ಡಡಗುವುದೆ:ದೆರ್ಪಣದೊಳಡಗುವುದಲ್ಲದೆ (ತನ್ನನ. ಕ. ೩೪5-610); ಮಾನದಲ್ಲಿ 
ಆನೆ ಹಿಡಿದೀತೇ ? (ಗಾಜೆ)- ೧೦. ' ಗಣನೆ ; ಎಣಿಕೆ ; ಈ ಮಾನದಿಂದ 
ಅವನಿಗಿರುವಂಥ ತಿಳಿವು, ಚುರುಕು . . . ಆಜನ್ಮಸಿದ್ಧವುದ ಹಕ್ಕನ್ನು 
ಕೊಟ್ಟಂತಿದೆ (16ರ: ೨೭). ೧೧. ಸತ್ಕಾರ; ಆದರ : (೪: ೧೨. ಜನ 
ನೇಂದ್ರಿಯ: ಗುಹ್ಯ : ಹಸಿವನ್ನು ಹೋಗಲಾಡಿಸುವುದಕ್ಕೆ ಸ್ಪಲ್ಪ ಅನ್ನ, 
ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಸ್ವಲ್ಪ ಬಟ್ಟೆ ವನಾ ಮತ್ತೇನು 
ಬೇಕಾಗಿದೆ ? (04೫: 211, ೨0)- ೧೩, ಶೀಲ; ಚಾರಿತ್ರ್ಯ: ನಿನ್ನ 
ಮಾನವ ಕೊಂಬ ದಕ್ಕಡಿಗರಾರು. ನೀ. ನರಳಲ್ಲ ಮೂಲೋಕದಾದಿಶ್ತಿ, 
ಸ್ವರೂಪಿ (1684: €-೩೪)- 'ಮಾನಂಗಳೆ' ಪರಾ. ೧೪. ಮನೆ; ಕಟ್ಟಡ. 
೧೫. [ಕಾವ್ಯಮಾ] ವಿಪ್ರಲಂಭಶೃಂಗಾರದಲ್ಲಿ ಒಂದು ಬಗೆ; 
ಸ್ತ್ರೀಯ ಪ್ರಣಯಕೋಪ ಅಣ್‌ಯದೆ ಗೆಯ್ದೌನಬ್ಬಮುಖಿ 
ವೀನಿದನೊರ್ಮೆಗೆ ಸೈರಿಸೆಂದು ಕಾಲ್ಗೆ ಳಗಿರೆಯುಂ ಪ್ರಿಯಂ ಸುಡು ಸುಡ್ನೇಂ 
ಗಡ ಸೈರಿಪಿದೆಂದು ಕೋಪದಿಂ ವೆಲ್‌ಪಡೆ ಪೋಗೆ ನೂಂಕಿ ಕಳೆದಂದಿನ 
ದುಷ್ಕೃತಮೆನ್ನನುವಗಂ ಮಡುಗಿಸಿ ಮುಚ್ಚಿ ಸುಟ್ಟಪುವು ನೋಡಿರೆ ಶೀತ 
ಮರೀಚಿಮಾಲೆಗಳ್‌; (ಇದು ಮಾಾನಾಖ್ಶಂ) (ಕಾಶ್ಮಾರ- 60೬); ಲತೆಯಾದಳ್‌ 
ವಿದ್ಮೆಯಿಂದಾ ಖಚರಿ: ಚರಣದೊಲ್‌ ಬರ್ದು 'ಚಿತ್ತೈಸುಗುಂ ವಾಕ್ಕತುರಂ 
ಬಂದೆನ್ನನೆಂದುಂ ಬಿಶೆಯಿಸಲಣಮಿನ್ನಾಟ್‌ನಾನೆಂದುಮಲ್ಲಾಡುತು 
ಮಿರ್ಕುಂ ಮಾನಮಾ ಚೇತನೆ ತನುವಿನೊಳಿರ್ಪನ್ನಮೆಂದಂಂ ಸ್ಮರಾಮರ್ಶಿತೆ 
ಟಿಂದಾ ಮುಂಗೈ ಯಿಂದೇನವಧರಿಪವರ್ಗಂ ಕೋಪಮಾಪತ್ತನೀಗಂಂ 
(6ಕಾಶ- ೦೪-೪): ೧೬. = ಮಾನಕಷಾಯ ; ಆಪ್ರಮತ್ತಗುಣ 
ಸ್ಮಾನಂಗಳೊಳಥಃಪ್ರ, ವೃತ ಪೂರ್ವಾನಿವೃತ್ತಿಕರಣಪರಣಾವಂಂಗಳಿಂದಮನಂ 
ತಾನುಬಂಧಿ : ಕ್ರೋಧಮಾನಮಾಯಾಲೋಭಂಗಳಂ ವಿಸುಯೋಜಿಸಿ (ಅಕ್ರ. 
00-0೪ ೫). ೧೭ = ಮಾನಸಂಜ್ವಲನ ; ಕೀಣಿಕಿಅರಿದ್ದು. ಬೇಗದಿಂ 
ಕ್ರಮಕ್ರಮದಿಂದೆಂ ಕ್ರೋಧಮಾನಮಾಯಾಹಲೋಭಸಂಜ್ವಲನಂಗಳಂ 
ಮೂಯಿತೆಜದ ಕೃಷ್ಟಗಳಂ ಬೇಜಕಿ ಬೇಣಕಿ (ಡಿಸಿ (668. 0೦-೮೬೫). ೧೮. 
[ಶಿಲ್ಬಶಾ] ದೇವತಾಬಿಗ್ರಹಗಳನ್ನು ಕಡೆಯಲು ಉಪಯೋಗಿಸುವ 
ಒಂದು ಅಳತೆ: ಪ್ರತಿಮೆಯ ದೈರ್ಫ್ಯದ ಅಳತೆಗೆ "" ಮುನ” ವೆಂದೂ 

೬ « ಗಾಂಭೀರ್ಯದ ಅಳತೆಗೆ “ ಲಂಬಮಾನ '' ವೆಂದೂ ವ್ಯವಹಾರ 
(ರದ: 30೯), * ಮಾನಕ್ರಿಯೆ', * ಮಾನಾಂಗುಲ ' ಪರಾ. 

ಮಾನ ಉಳಿಸು. ಮರ್ಯಾದೆಯನ್ನು ಉಳಿಸು ; ಅವಮಾನವನ್ನು 
ತಪ್ಪಿಸು : ಇದೊಂದು ಸುರಿ ಹ್ಯಾಗಾದರೂ ಮಾಡಿ ನನ್ನ ಮಾನ ಉಳಿಸು 
(ಕಂ. ೪-೪೩); ನಾನೇ ಪಂಜಾಯ್ತು ಮಾಡಿ ಅವನ ಮಾನೆ ಉಳಿಸಿದೆ 


ನೋಡಿ (ಕೀಠತು. ೭೩). ಮಾನೆಕಾಯ ಎಂ ಮಾನ ಉಳಿಸು : ಎಂತೆಂತಹ |' 


ಸಮಭುಗಳಲ್ಲಿ ಅವರು ಇತರರೆ ಮೂನ ಕಾದಿದ್ದಾರೆ ಗೊತ್ತೇ? (9). 
'ಮಾನ ಕೊಡು - ಗೌರವಿಸು ; ಮರ್ಯಾದೆ ಮಾಡು : ಅಧಿಕಾರಿಗಳು 


೭೦೬೫ 


ಆತನಿಗೆ ಮಾನ ಕೊಡುತ್ತಿದ್ದರು (ಇಬಾಕ್ಮಾ, ೧೩). ಮಾನ ತೆಗೆ ಎ ಗೌರವ 
ವನ್ನು ಕಳೆ ; ಅವಮಾನಗೊಳಿಸು : ಮನೆತನದ ಮಾನ ತೆಗೆಯಬೇಡ 
(ತೆಕ್ಕಿಕೊ- ೩೨)- ಮಾನ ಮರ್ಯಾದೆ ಎ ಗೌರವಪೂರ್ವಕವಾದ ಸತ್ಕಾರ: 
ಭಾ ಪರಿಚಯದ ಗೃಹಸ್ಥರು ' ಯಾರಾದರೂ, ಮನೆಗೆ ಬಂದರೆ ಆವರ 
ಯೋಗ್ಯತಾನುಸಾರವಾಗಿ ಮಾನಮಯರ್ಶದೆ ಮಾಡಿ... ಕ್ಷೇಮಸಮಾ 
ಚಾರ ಕೇಳಿ ಬಳಿಕ ಬಂದ ಕೆಲಸದ ಪ್ರಸಕ್ತ ತೆಗೆಯಬೇಕು (ಟಂ. ೪-೩೪): 


ಮಾನಕಾತಿ 


ಇಷ್ಟು ಕಪ್ಪಬಟ್ಟು ಆವರನ್ನು ಬೆಳಸಿದ ಅತ್ತೆ ಈಗ ಅವರ ಮಾನೆ 
ಮರ್ಯಾದೆಗೆ ಕುಂದಾಗುವಂತೆ ಏಕೆ ನಡೆಯುತ್ತಾಳೆ (ಗತಾಯ. 383). 
ಮಾನಾಪಮಾನ ಎ ಗೌರವ ಮತ್ತು ಅವಮಾನ  ವಾನಾಪಮಾನವನು 
ಜ್ಞ್ಯಾನ ತನಗಾದುದನು ಮಾನಿನಿಯು ಒಲಿದ ರತಿಸುಖವ ಪರರಲ್ಲಿ ಮಾನಿಸುವ 
5| ನೆಗ್ಗ (ರ್ಚಖ- ೧೪). ಮಾನಾಪಹಾನಿ- ಗೌರವಕ್ಕೆ ಉಂಟಾದ ಹಾನಿ ; 
ಅವಮಾನ ; ಅವಮರ್ಯಾದೆ : ಭೀಮ ಬಲವದರಾತಿಔನಾಭೀಮ 
ಕುರುಕುಲಕುಸುಮಮಾರ್ಗಣಭೀಮ ಮಜಕಿದ್ಯೈೆ ಮಾನಿನಿಯ ಮಾನಾಪ 
ಹಾನಿಗಳ (ಕುನ್ಮಾಣ-೬-೨೩)- [ಸಂ.3 
ಮಾನಂಗಳೆ, ಮಾನಕಳೆ (ಕ್ರಿ). ೧. (ಸ್ತ್ರೀಯ) ಶೀಲಗೆಡಿಸು : ಶೀಲ- 
10| ಗುಂದುವಂತೆ ಮಾಡು : ಕಡೆಗೆ ಯಾ ರಕ್ಕಸನ ಕೈಗೆ ವಶಮಾಡಿ 
ಮಾನೆಂಗಳಿವ. ಯತ್ನಗೈದೆ (4ರ. «೩೦- ಮಾನಕಳೆ : “೨. ಆಗೌರನೆ 
ದಿಂದ ಕಾಣು; ಅವಮಾನ ಮಾಡು ; ಅವಮಾನಿಸು : ಯಾವುದನ್ನೂ 
ಸರಿಯಾಗಿ ವಿಚಾರಿಸದೆ ಗ್ರುಮದವರ ಎದುರಿಗೆ. ಹೀಗೆ ಮಾನ ಕಳಿಯುವುದಾದರೆ 
ಸಂತೋಷ (ಶೆಳುತು. ೧): ೩. ಅವಮಾನವಾಗು; ಅಗೌರವವೊಟಾಗು; 
38 | ಒಬ್ಬರಿಂದ ಇಡೀ ಗುಂಪಿಗೆ ಮಾನಕಳೆಯುವಂಥ ಪರಿಸ್ಥಿ ತಿಯಖಂಟಾಯಿತು 


(649) [ಮಾನ - ಕಳೆ] 
ಮಾನಂಗಿ (ನಾ)-ಸಣ್ಣ ಬಾವಿ ; '" ಚುರಿ ಚುಂಡಿ ವಾನಂಗಿ * (ಮಂಗರಾ. 
0೨೫-೮೯). [?1 


ಮಾನಂಗೆೊಸು (ಕ್ರಿ). ಗೌರವವನ್ನು ಹಾಳು ಮಾಡು : ಹಿರಿಮೆಯನ್ನು 
೩0] ಕೆಡಿಸು : ಹೋರಿ ಘಾನಂಗೆ [2ಕಾಂ. ನವ ಕೆ]ಡಸಿಕೊಳದಿರು ಭೂರಮಣ 
ಇವರಲ್ಲಿ (ಅತಫು. ೨0-4೬)- [ಮಾನ . ಕೆಡಿಸು] 


ಮಾನಂಗೆಡು (ಕ್ರಿ). ಗೌರವವನ್ನು ಕಳೆದುಕೊಳ್ಳು : ಅವೆಮಾನ 
ಹೊಂದು : ಮಾನಂಗೆಡಬೆಮ್ಮಿಂದಂ ನೀನತಿಶಯಬುದ್ಧಿ ಶಾಲಿಯಾಬೊಡೆ 
ತೊಲಗು (ಸೃ ತಂ, ೩6-49) - [ಮಾನ - ಕೆಡ್ಕು) ಲ 
೬3 |ಮಾನಂದನ. (ನಾ). ಲಕ್ಷ್ಮಿಯ ಪುತ್ರ ; ಮನ್ಮಥ. [ಸಂ.] 


ಮಾನಕ್ಕ (ನಾ). ೧. ಅಳತೆಯ ಒಂದು ಪ್ರಮಾಣ : * ಪ್ರಮಾಣ, 
ಮಟ್ಟ ; ಮಾನದಂಡ, (ಪಾರಿ) ಮಾನಕ " (8ಟ೧ರೋತಿ: ಟ್ರಿ ೭೭ )- 
೨. ಅಳತೆಯ ಒಂದು ಸಾಧನ ; ಅಳತೆಯ ಪಾತ್ರೆ. [ಇಂ.] 
ಮಾನಕ (ನಾ)- ಒಂದು ಬೆಗೆಯ ಸಸ್ಯ: “ಮಾನಕ, ಕರೆಮಣಸಂಗಿ. 
80| ಬಲರಕ್ಕಸಿ: ಬಾಳರಾಕ್ಷ” (ಸಸ್ಮತಿ- ೯). "121 
ಮನನಕರಿ (ನಾ). ಗೌರವಾನ್ವಿತ ವ್ಯಕ್ತಿ: ಈ ಸಮಾರಂಭವನ್ನು ನೋಡು 
ಪದಕ್ಕೆ ಮುತ್ತದ್ದಿಗಳೂ, ಮಾನಕರಿಗಳೂ - . . ನೆರೆದಿದ್ದರು (ಕುಜುಕ 
೪6). [ « ಮರಾ. ಮಾನಕರೀ ] 
ಮಾನಕಪಾಯ (ನಾ). [ಜೈನ] ಕ್ರೋಧ, ಮಾನ, ಮಾಯಾ ಮತ್ತು 
3] ಲೋಭಗಳೆಂಬ ನಾಲ್ಕುವಿಧವುದ ಕಷಾಯಗಳಲ್ಲಿ ಒಂದು; 
“ತೀವುಮನೋವಿಕಾರರೂಪಕಹಾಯಗೆಳ ಯೋಗದಿಂದ ಜನಿಸು 
ವಂತಹುದು” (5844. 308) : ಎಮ್ಮೊಳಪ್ಪ ಮಾನಕಷಾಯಂ 
ಕಾರಣಮಾಗಿ ಸತ್ತು ಬೆಳ್ಳೆ ತ್ತೈಯುಂ ಪೇಪಂದಿಯ)ಂ ನಾಯಂ ಪೊಲೆಯರ. 
ಕೂಸುವಡುಗಿ . . . ಜಗಳ. ನಾಗಶ್ರೀಯಾದಳ Com. ೨-೪) ; 
| ಮಾನಕಷಾಯಮವರ್ಗಿನ್ನುಂ ಪತ್ತುವಿಟ್ಟುದಲ್ತದಲ-ಂ ಕೇವಲಜ್ಞಾ: ನೋ 
ತ್ವತ್ತಿಯಾಗದಿರ್ದುದು (ಕತ್ರಿ. 0-0 ರ) ; ಮಾನಕವಾಯಕ್ಕಿ ” ತಕ್ಕ 
ನೆಡೆಗೊಟ್ಟಪನೇ (ಕಂರಾನತಿ. ೭-30). [ಸಂ-] 
ಮಾನಕಳೆ " ಮಾನಂಗಳೆ ' ನೋ. 
ಮಾನಕಾತಿ (ನಾ). ಗೌರವವುಳ್ಳವಳು ; ಮಯರ್ನಾಪಸ್ಥೆ : ನೀವೇನಿಂಶಂ 
“| ಟಿರವುಗಾಣುವರೆ ಮಾನಕಾತಿಯರಿರ ಕೊಳ್ಳಿರೆಂದೆನೆ. ನಗುತಾ ನಾರಿಯರು. 
ಕೊಂದರೆಲ್ಲ (ಕರತ. ೩8-೩೪). [ಮಾನ 4 -- ಕಾತ್ಯಿ] 


ಮಾನಕ್ರಿಯೆ ೭೦೬೬ ಮಾನನೀಯ 

ಮಾನಕ್ರಿಯೆ (ನಾ). [ಶಿಲ್ಪಶಾ] ಶಿಲ್ಪಶಾಸ್ತ್ರಕ್ಕೆ ಸಂಬಂಧಿಸಿದ ಅಳತೆ, ಮರ್ಯಾದೆ: ಅತಿದಾರಿದ್ರ್ಯಂ ಮಾನಚ್ಯುತ್ತಿ, ದು।ಖಂ. ಪೆರ್ಚೆಲ್‌ 
ಪ್ರಮಾಣಗಳಿಗೆ ಅನುಸಾರವಾಗಿ ಮಾಡಿದ ಕೆಲಸ : ಮೊತ್ತದಿನಿಂದ್ರ: (ರತು. 0-೧9೨). [ಸಂ.]. 
ಮತ್ತಮತಂದ್ರಂ ಗುರುಮತದಿಂದಂ ಕರ ಸೊಗಸಿಂದಂ ಜ್ಞ್ಯಾನಾತ್ಮತೆಯಿಂ | ಮಾನಜ (ನಾ). ಗರ್ವದಿಂದುಂಟಾಮದು ; ಅನ್ನೆಜ ಜೀವಜ ಮಾನಜ 
'ಮಾನಕ್ರಿಯೆಯಿಂ ಸೊಗಯಿಸೆ ಲಿಂಗಂ ನಿಗಮತುರಂಗಂ (ಹಸತ. 0-3-೮0 ಭೇತಿಗಳು ನಿರ್ಧರಿಸೆಲೆ ಬಾಲಕ (ಯೋಗ. [ಸಂ.] 


ರಗಳು, [ಸಂ, ಮಾನಕ್ರಿಯಾ] 
ಮಾನಗಂಬ (ನಾ). [ಜೈನ] ತುದಿಯಲ್ಲಿ ಚಿಕ್ಕಮಂಟಪವನ್ನೊಳ 
» ಬಸದಿಯ ಮುಂದಿನ ಕಂಬ: ಮಿಳರ್ವ್ವ ಪತಾಕೆಗಳು 
ಮಕರತೋರಣಮಂಡಳಿ ಮಾನಗಂಬಮಗ್ಗ ಳ್ಳಸಿರೆ (ಂ೪- ೪, ಸೊರಬ 
3೬೨-೦೪ 107). 'ಮಾನಸ್ತಂಭ' ಪರಾ. [ಮಾನ  ಕಂಬ್ಮ (ಕಂಭು] 
ಮಾನಗಟ್ಟು (ನಾ). ತನ್ನ ಅಧಿಕಾರವನ್ನು ಸೂಚಿಸುವ ಹಸ್ತಾಕ್ಷರ; 
ಅಧಿಕೃತವಾದ ಸಹಿ ಒಪ್ಪ : ಕೆಯ್ಬರಹದ ಸುಕ್ಷ್ಮಗಳನ್ನೂ ಅವರವರ 
ರಾಜಮುದ್ರೆಯ ಮಾನಗಟ್ಟಿನೊಡನೆ ಹಾಯ್ಕಿಸಿ- ನಮಗೆ ತೋರುವವ 
ನಾಗೂ (69ರ, ೩೬-೬). [ಮಾನ 4 ಕಟ್ಟು) 
ಮಾನಗರ್ವ (ನಾ). ದುರೆಭಿವಾನ; ಜಂಭ ; ಸೊಕ್ಕು: ಪಾಪದ 
ಫಲದಿಂದಿನಿಎಂದು ದು; ಖಮಂ ನೆಟ್ಟನೆಯ್ದದೈ 'ಮಾನಗರ್ವಮೆಸನಂಗಿ: ಸದೊ: 
ಕುಮಾ: ೩-೨೮ ವಿನಯಪ್ರಾಗ್ಭಾರದಂ e' 
ಮಿಥ್ಯಾತ್ವಮಂ . ನೆಟ್ಟನುತ್ತಮಸಮ್ಯಕ್ಷೃಶಿತಾಸಿಯಿಂದಮಿಟ (ಜಕಸಂ- 
೫-೬); ಭಾನುರಶ್ಮಿಗಳಂಧಕಾರದ ಮಾನಗರ್ನವ' ಮಂಜಃವವೊಲು ಗುರು 
ಸೂನುವಿನ ಶರ ಸವಜ'ದವು ಕರಿಘಟೆಯ ಬಲುಮೆಳೆಯ (9906-408). 
pಇದು ಒಂದೇ ಅರ್ಥದ ಎರಡು ಶಬ್ದಗಳು ಸೇರಿ ಆಗಿರುವ ರೂಪ. 
ತ [ಸಂ.] 
ಮಾನಗರ್ವಿತೆ (ನಾ). ಗೌರವವುಳ್ಳವಳು; ಸ್ವಾಭಿಮಾನಿ : . ದೇವಿ 
ಬರುವಳು ಆಕೆ ಬಹಳ ಮಾನಗರ್ವಿತೆ (ಕಾಳುಂತ, 93-08)- 
[ನಾನ 4 ಗರ್ಭಿತ] 
ಮುನಗೆ. ಮುನಿಗೆ (ನಾ): ೧. ಅಳೆಯುವ ಸಾಧನ; ಅಳತೆಯ ಪಾತ್ರೆ: 
ಮಾನಕ : . ಅಂಗನೆಯ ನಾಭಕೂಪದ ಶೃಂಗಾರಜಲಕ್ಕೆ ಬಾಸೆ ನೀರ್ವರಿ 
ವೃತ್ಯೋತ್ಕುಂಗಕುಚಂ ಮಾನಗೆ.ಮದನಂ ಗಡ ಯೌವನವನಕ್ಕೆ ತೋಂಟಿಗ 
ನಾದಂ (956. ೨-೬). ಮಾನಿಗೆ : ೨. ಒಂದು ಅಳತೆಯ ಪ್ರಮಾಣ: 
ಅವನ ಹತ್ತಿರ ಇದ್ದುದು ಒಂದೇ ಒಂದು ಮುನಿಗೆ ಅಕ್ಕಿ 1 (ತತ. ೪): 
ಆಗ ಅಕ್ಕಿಗೆ ಮಾನಿಗೆಗೆ ಮೂರುರೂಪಾಯಿಯಿತ್ತು ದರ (ಗತ ೦೦೬). 
[ಆ ಸಂ.ಮಾನಕ ] 
ಮಾನಗೇಡಿ (ನಾ). ಮರ್ಯಾದೆಯನ್ನು ಕಳೆದುಕೊಂಡವನು ; ನಾಚಿಕೆ 
ಗೇಡಿ: ಮಾನಹಾನಿಯೆ. ಮರಣವೆಂದು ಮಾನವರೆಲ್ಲ ಮಾನಿಸುತ್ತಿರಲು 
- - ಬಡೆಕಿರುವೆನೇತಕೋ ? ಛೀ ಮಾನಗೇಡಿ ಜೀವಾ! (ಕೃಶ್ಮಾಳು. 
೯-೭); ಹದ್ದುಮಿರಿ ಅಡಿಯಿಟ್ಟುದಕ್ಕೆ ಮಾನಗೇಡಿಗಳಾಗಿ ಹೊರಬೀಳು 
ವರು (ಉತ್ತಿ, 33); ಮಾನಗೇಡಿಗೆ ಬ: ಬುದ್ಧಿಗೇಡಿ. ಗೆಳೆಯ (ಣರ). 
[ಮಾನ + ಕೇಡ] 
ಮಾನಗೇಡು (ನಾ). ಅವಮಾನ ; ಅವಮರ್ಯಾದೆ ; ಅಗೌರವ ; 
ನುಡಿಯದಿರಿ ನೀವಿನ್ನು... . ನುಡಿಸಿದರೆ ಶಿವನಾದರಾಗಲಿ ಮಾನಗೇಡ 
ಹುದು (೫. 3೩-೨೦); ಈ ಜೂವತ್ತು - ಮಾನಗೇಡನ್ನು 'ವ್ಹೇನಿಸ 
ದವರು ಸುಮ್ಮನೆ ತಾಳಿಕೊಳ್ಳಬೈಕಾಯಿತು (ಮುಂಜಯಿ- 2-04೩) . 
[ಮಾನ 4 ಕೇಡು] 
ಮಾನಚಿತ್ರ (ನಾ). ಭೂಪಟ ; ನಕ್ಷೆ: ಇದೋ ಎದುರಿಗಿನ ಈ ಮಾನ 
ಚಿತ್ರವನ್ನು ನೋಡಬಾರದೆ ; ಇಟಾಲಿಯ ಹತ್ತರ ಸಮುದ್ರವಿದೆಯಲ್ಲ. 
ಅದೇ (ಕುಂಡ ೨೨೩). [+ ಹಿಂ. ಮಾನಚಿತ್ರ] 


30 


ಮಾನಚ್ಯುತಿ (ನು). ಗೌರವವನ್ನು ಕಳೆದುಕೊಳ್ಳುವುದು ; ಅವ 


ಮಾನತೆ (ನಾ). ದುಮ್ಮಾನ; ದುಃಖ 
ಪತ್ತಿರ್ಪೆ ನಿನ್ನ ಮನದುಮ್ಮಳಮಂ ಮಾನಾಕ್ಷಿ ಪೇಲಕಿಸುತ್ತ ... 
ಬೆಸಗೊಂಡಳ್‌ (ಕೃಶ್ಯಾಸ್ರ್ರ. ೩-30). [ಸಂ. ಮಾನಾ] 

ಮಾನದಂಡ (ನಾ): ಅಳತೆಗೋಲು : ಶೀನೂಗೆ ಥಾಮ್ಸನ್ನರನ್ನು ಯಾವ 
ಮಾನದಂಡದಿದ ಅಳೆಯಬೇಕೆಂಬುದು ಕೂಡಲೆ ಗೊತ್ತಾಯಿತು (ತರುತ. 
೩೦೭); ಇದೇ ಸುಖದುಃಖಗಳನ್ನು ಅರಿಯುವ ಮಾನದುಡ (ಉಾಂರ- ೩೪): 

[ಸಂ.] 

ಮಾನದಿ (ನಾ). ಹೊಡ್ಡ ನದಿ ; ಬಾಲೆಗೆ ಗುಣಕಣತಿ ವಯೋಲೀಲೆಗೆ 
ವಿನಯ ಸುಪ್ರ ಧಾನಗುಣಗಣಿಗಣೆ ಭೂಪೂಲಂ ನಿನಗದಜಸವನುಕೂಲಂ ಬಿದಿ 
ಬಿಸುಗೆ ಸಿಂಧುವೊರ್ಲ [ಳಾ ಮಾನದಿಯೊಳ್‌ £ಲ್‌ 3 (wea. ೩-0೩8). 

[ಮ್ಮಾ 4 ನದಿ. /ಸಂ. ಮಹಾನದೀ] 

ಮಾನದೆ (ನೂ). ಚಂದ್ರನ ಹದಿನಾರು ಕಲೆಗಳಲ್ಲಿ ಒಂದು : ಅಮೃತಾ 
ಮಾನದಾ ಪೂಷಾ ತುಟ್ಟ ಪುಷ್ಟಿ ರತಿ ಧೃತಿ ಶುನಿ ಚುದ್ರಿಕಾ ಕುಂತಿ 
ಜ್ಯೋತ್ಸ್ನಾ ಶ್ರೀ ಅಂಗದಾ ಪೂರ್ಣಾ ಪೂರ್ಣುಮೃತಾ ಕಾಮದಾಯಿನಿ 
ಯೆಂಬ ಹೋಡಶಕಲುಭರಿತನಾಗಿ (೧೬. ೨೦೪)- [ಹ9. ಮಾನದಾ] 

ಮಾನಧನ (ನಾ). ಗೌರವವನ್ನೇ ಸಂಪತ್ತೆಂದು ಗಣಿಸುವವನು ; ಆತ್ಮ 
ಗೌರವವನ್ನು ಹೊಂದಿರುವವನು ; ಸ್ವಾಭಿಮಾನಿ ; ಮಾನಧನನೆನಸಿ 
ನಿನ್ನಭಿಮಾನಕ್ಷತಿ .ಮಾಡಿದರ್ಯ ಸುಯೋಧನ ನೀಂ ಮತ್ತೀ ನೀರೊಳಗೆಸ 
ಡಿರ್ಕುಂ ಮಿನಿರ್ಕುಂ ಕಪ್ಪೆಯುರ್ಕುಮಿರ್ಪರೆ ಗಂಡರ್‌ (ರಡ. ಟಿ; 
ಮಾನಧನರಿಗೆ ವಧೆಯೆನಿಪುದಭಿಮಾನಭಂಜನವು (ಕುಮ್ಮಳ. ೨೨-9೦)- [ಸಂ.] 

ಮಾನಧರ (ನಾ). ಮರ್ಯಾದಸ್ಥ ; ಮಾನವಂತ: ಬಂಡ ಬರವು 
ನಿಮ್ಮಂ 'ಬಿಡಿಸಲುಮೊಡುಬಡಿಸಲುಮೊಂದೆ. ಬಂದೆನೆನ್ನಂ ಬಿಡುವದೊದು 
ದಾಶ್ತುಳಾಪಪ್ರಯೋಗಂಗಳಿಂಶ ಜ್ಞತೆಯನಾ ಮಾನಧರರ ಮುದಿಡೆಯಂಂ 
(ಉಚಿತ ೪-೮೨ ಐ). [ಸಂ.] 

ಮಾನನಷ್ಟ (ನಾ)- ಆತ್ಮಗೌರವಕ್ಕೆ ಉಂಟಾಗುವ ಧಕ್ಕೆ, - ಹಾನಿ. 

ಮಾನನಷ್ಟಮೊಕದ್ದ ಮೆ. ಆತ್ಮಗೌರವಕ್ಕೆ ಉಂಟಾಗುವ ಹಾನಿ 

ಗಾಗಿ ಹೂಡುವ ದಾವೆ: ಆ ದಿನ ಮಾನನಷ್ಟಮೊಕದ್ದಮೆಯೊಂದು 
ಎಚಾರಣೆಯಾಗಬೇಕಾಗಿತ್ತು (ಫುನರು. ೩೩೪). [ಸಂ.] 

ಮಾನನಿಧಾನೆ (ನಾ). ಗೌರವವನ್ನೇ ಸಂಪತ್ತಾಗಿ ಉಳ್ಳವಳು; ಆತ್ಮ 
ಗೌರವವನ್ನು ಹೊಂದಿರುವವಳು ; ಸ್ವಾಭಿಮಾನಿ : ಮಾನಾಧಾನೆ 
ನಳಿಂಪವಿಮಾನಕಮನಹೀನಮತಿಯ ಹೀನಾಲಯಮಂ ಜೈನಮತರತ್ನದೀಪಕೆ 
ನಾನಾವಿಧರತ್ನಶಾಶಿಯಂ ಪೇಶಲಮಂ - : , ಕಂಡಳ್‌ (ಕತ. 0೩-೩೨). 

[ಸಂ, ಮಾನನಿಧಾನಾ] 

'ಮಾನನಿಧಿ (ನಾ). ಗೌರವವನ್ನೇ ಸಂಪತ್ತಾಗಿ ಉಳ್ಳವನು: ಆತ್ಮ 
ಗೌರವವನ್ನು ಹೊಂದಿರುವನು ; ಸ್ಕಾ ಭಿಮಾನಿ': F ಮೂನಾಧಿ 
ಯೆಂದು ಮನ್ನಿಪೆ ನೀನೆನ್ನೆಂ (ಇಗೂ. ೧೨-೪೭) ; ನೀನೀ ಪ್ರಸಾದಮಂ ಶರಣ 
ತತಿಗೀಯೆನುತೆ ಮಾನನಿಧಿ ವೃಷಭಮುಖಗಂದೀಯೆ (ಇನ. ೨-4೩9) ; ತಾನೆ 
ತನ್ನನೆ ಹೊಗಳಿಕೊಂಬರೆ ಮಾನನಿಧಿಯಾದವರು (ಕುಡ್ಮಾಲ್ರೋ. ೦೬-೩೩) 

[ಸಂ.1 

ಮಾನನೀಯ (ಗು). ೧. ಗೌರವಕ್ಕೆ ಅರ್ಹವಾದ ; ಮನ್ನ ಣೆಗೆ ಪಾತ್ರ 
ವಾದ : ದಾನಶೂರನಪವಾದಭೀರು ವಿಜ್ಞಾನಮೂರ್ತಿ ಭವ್ಯ ಕವತ್ಸಲಂ 
'ಮಾನನೀಯಗುಣನೆಂಬ ಪೆಂಪಿನುದ್ದಾನಿಯಂ ತಳಿದ ದುಗ್ಗನನ್ನ ರಾರ 


ಏನವ್ವ ಬಿಡದೆ ಚುತಿಸಿ ಮಾನತೆ 


ಮಾನಪತ್ರ 


(ತಂತತು- ೩೦೦-4)- (ನಾ). ೨: ಗೌರವಕ್ಕೆ ಅರ್ಹವಾದುದು ; 
ಮನ್ನಣೆಗೆ ಪಾತ್ರವಾದುದು : ಈ ಬಗೆಯೆ ಮತಭೇದವು ರಾಜತಂತ್ರ 
ವನ್ನು ಅರಿತವರಿಗೆ ಮಾನನೀಯವಾದುದು (೧48. ೬). ೩.. ಗೌರವ ; 
ಮನ್ನಣೆ 2 “ಮಾನಂ - . . ಮಾನನೆಂ, ಮಾನನೀಯಂ, ಈ ೭ ಮನ್ನಣೆ” 
(ಕಕ್ಕ. 0೩0). ೪- ಗೌರವಾರ್ಹ ವ್ಯಕ್ತಿ ; ಮನ್ನಣೆಗೆ ತಕ್ಕ ವ್ಯಕ್ತಿ: 
ದಾನಧರ್ಮಪರೊ:ವಕಾರವಿಧಾನದೀಕ್ಷೂಕರ್ಮನಿಷ್ಠರೊ ಮಾನನೀಯರಲೇ 
ಬ (ಟೆ [ಹಂ-] 

ಮಾನಪತ್ರ (ನಾ)- ಅಭಿನಂದನೆಯ ಪತ್ರ ; ಬಿನ್ನವತ್ತಳೆ : ನೀನಿಷ್ಟು 
ಮಾಡಿದರೆ, ನಿನ್ನ ಮೇಲೊಂದು ಪದ್ಯವ ಬರೆದು, ಕನ್ನಡಿಕಟ್ಟು ಹಾಕಿ 
ತುಂಬುಸಭೆಯೊಳು ಮಾನಪತ್ರ 'ಸಲಿಸುವೆವು (ಎಂಬು, ೨೬-0): [ಸ] 

ಮಾನಭಂಗ (ನಾ). ೧. ಅವೆಮಾನ.; ತೇಜೋವಧೆ : ಮಾನಹಾನಿ: 
ಭರತಂಗೆಅಗುವರೆಂಬಿದೆ. ಪರಿಭವಮೆಮಗಿಂತು ಮಾನಭಂಗಂ ಬರೆ ಬರ್ಪರ 
ಸೇವುದೆಂದು ಪೊಣ್ಣರ£ ಪರಮತಪೋಭರಮನನಿಬರು೦ ಫುರುತನಯರ್‌ 
(664: ೦೪-೬೪); ಮಾಸಲುಗಳೆದ ಬಿರುದಿನ ಮಾನಭಂಗದ ಕಳವಳದ 
ಕನಸುಗಳಲಿದ್ದುದು ರಾಯನಾಸ್ಕಾನೆ (ಕುವ್ಮಾಕ. 0-30) ; ಮಾನಭಂಗವ 
ಮಾಡಿ ಮತ್ತೆ ಉಪಚಾರಗಳನೇನ ಮಾಡಿವರಲ್ಲಿ , ಇರಬಾರದಯ್ಯ (ಫ್ಯರೆಂರ. 
1-೪3-190) ಪಿ. ಸ್ತ್ರೀಯ ಶೀಲಹರಣ ; ಶೀಲಭಂಗ ; ಅತ್ಯಾಚಾರ : 
ತುಶುಕರವನು ಮಾನಭಂಗ ಮಾಡಲು ಯತ್ನಿಸಿದ್ದದ್ದೂ ಇವಳನ್ನೇ (ಹಸಗ: 
೩0) ; ದ್ರೌಪದಿಯ ಮಾನಭಂಗದ ಸಮಯದಲ್ಲಿ ಗಾಂಧಾರಿಯು ನಡುಗಿ 
ಹೋದಳು (ಠಾರರ- ೪43): [ಸಂ, 

ಮಾನಭಂಗಿತ (ನಾ). ಅವಮಾನವನ್ನು ಹೊಂದಿದವನು; ತೇಜೋ 
ಭಂಗಿತನಾದವನು : ಜೈನರವರಿವರೆನ್ನದೆಲ್ಲರು ಮಾನಭಂಗಿತರಾಗಿ ಮಡಿದರು. 
(0ಸಟ್ರಿ- ೩೨-೦೯). [ಸಂ,) 

ಮಾನಭಾವಿತೆನ (ನಾ). ಮನಸ್ಸಿನಲ್ಲಿ ಕಪಟವಿದ್ದರೂ ಹೊರಗೆ ಸಂಭ 
ವಿತನಾಗಿ ಸವಿಮಾತನ್ನಾಡುವ ಸ್ವಭಾವ : ಕಿಟ್ಟಿ ಅವಮಾನದ ಒಳಗೇ 
ಮಾನಭಾವಿತನವೆನ್ನು ತೋರಲು ಯತ್ನಿಸಿದನು (ಗುಡು. ೩೨)- 
[ಮಾನಭಾವ್ಮಿ (p *- ಮರಾ. ಮಾನಭಾವ್ಮ ಮಾನಭಾವೀಣ) - -- ತನ] 

ಮಾನಮಠಯ (ನಾ). [ಸಂಗೀತ]ಒಂದು ತಾಳದ ಹೆಸರು ; ಆದಿಮಠಯ 
ಜಂಪಕಮಠಯ ಸರಮಠಯ ತೆಗೆದೆ ಮಾನಮಠಯ . . . ಸಪ್ತಮುದ್ರಿಕ 
ಜಯಾಳವೆಂಬವೇ ಮೊದಲಾದ ನೂಜಕೊಂದು ತಾಳ೦ಗಳು (ಏಿಶೇಳ, ೦೨), 

[< ಸಂ, ಮಾನಮಕ್ಕ ?] 

ಮಾನಮರ್ದನ (ನಾ)- ೧. ತೇಜೋವಧೆ; ಅವಮಾನೆ ; ಮಾನಭಂಗ : 
ರಣಬಿನ್ನಾಣ ಮಸುಳಿದ ಮಾನಮರ್ದನದೂಣೆಯದ ಸವ್ಯಥೆಯ ಭಟ 
ಸಂತೈಸಿದನು. ತನುವ (ಕುತ್ಮಾಗ- ೬೪). ೨. ತೇಜೋಭಂಗವನ್ನು KN 
ಮಾಡುವವನು ; ಅವಮಾನ ಮಾಡುವವನು ; ವಸ್ತುಕಕವಿಮಸ್ತಕ 
ನೃಸ್ತಂ ಅಧಟಕವಿಮಾನಮರ್ದನಂ ಗರ್ವಿತಕವಿಗಿರಿವಜ್ರದಂಡಂ (ಶತ. ೨೩೦ 
ತಂ). [ಸಂ.] 

ಮಾನವ (ಗು). ೧- ಮನುವಿಗೆ ಸಂಬಂಧಿಸಿದ ; ಮನುವಿನಿಂದ 
ಉಂಟಾದ. (ನಾ)- ೨. ಮನುಷ್ಯ ; ಮರ್ತ್ಯ; “ಮಹುಷ್ಯಃ , , - 
ಮಾನವಃ, ನರಃ, ಪುಮಾನ್‌, ಪೆಂಚಜನಃ, ನಾ, ಪರುಷ, ಪುರುಷಃ, 
ಎಟ್‌- ಈ ೧೨ ಮಾನಸರೇ” (ಜೆಣಯು. ೫೫-0೬) ; ಮಾನವರ್ಗಂಗ 
ಸ್ವರವ ಮಾನಂ [ರಂಚಿ] ಪ್ರಕೃತಿಭಾವಗತಿ . .. ಕ್ಷೇತ್ರದಶಾನುಗತಂ 
'ದ್ಯಾದಶಾಂಗಲಕ್ಷಣಗುಣಮಂ (6ಕೋತ- ೦೦-೨); ನಿನಗಾರ್‌ ದೊರೆ 
ಮಾನವರೀ ಛರಿತ್ರಿಯೊಳಾ (ಶೃತೃಶ್ರ- ೦-೪). [ಸಂ.] 

'ಮಾನವಂತ (ನಾ). ಗೌರವೆಯುಕ್ತ: ವ್ಯಕ್ತಿ; ಮರ್ಯಾದಸ್ಥ ; ತುಂಬ 
ಮಾನವಂತ, ಸಜ್ಜನನುದ ಕೈತಾನ ಈ ಮದುವೆಯನ್ನು ಮನಸ್ಸಿಗೆ ಹಚ್ಚಿ 


೭೦೬೭ 


5 


10 


88 


ಮಾನವಜುಸ್ತ್ರ 


ಕೊಂಡದ್ದು ಅಚ್ಚರಿಯಲ್ಲ (ಶೋ: 00) ; ಎದುರುಪಕ್ಷದವರು ಸಕಲ 
ಸಿದ್ಧತೆಗಳನ್ನೂ ಮಾಡಿಕೊಳ್ಳುತ್ತಿರುವಾಗ  ಮಾನವಂತ, ಶೀಲವಂತ 
ಶಾಂತಪ್ಪನಾಯಕರು ಸುಮ್ಮನೆ ಕುಳಿತುಕೊಳ್ಳುವುದಕ್ಕಾದೀತೆ ! 
(6ಳುದು. ೧೦೩)- [ಸಂ. ಮಾನವೂ] 

ಮಾನವಂತೆ (ನಾ). ಗೌರವವುಳ್ಳ ಹೆಂಗಸು: ಮರ್ಯಾದಸ್ಥೆ : ಮಾನ 
ವಂತೆಯರಾದ ಮಸಾನಿನಿಯಿರ ಮಾನವನ್ನು ಮಾರಿಸುವುದು. ಇದೂ ಒಂದು 
ಆರ್‌ ಅಲ್ಲವಷ್ಟೆ? (530. ೮೩). [ಮಾನವಂತ 4 -- ವ್ಯ] 

ಮಾನವಜನ್ಮ (ನಾ). ಮನುಷ್ಯನ ಹುಟ್ಟು. ಜೀವಿತ : ಮಾನವಜನ್ಮ 
ದೊಳ್‌ ಜನಿಸಿ ನಿತ್ಯಮನಿಂದ್ಯಪರೋಪಕಾರಮಂ ದಾನಮನರ್ಥಪಾಲನಮ 
ನಟ್ಸ್‌ ಮಿಗಲ್‌ ಮಿಗೆ ಮೂಡದಿರ್ಪವಂ ಮಾನವನಲ್ಪವಂ ತೊವಲ ಬೊಂಬೆ 
(ದಕಕು- 4-೩0); ಮಾನವಜನ್ಮ ದೊಡ್ಡದು ಇದ ಹಾನಿ ಮಾಡಲುಬೇಡಿ 

ುಚ್ಚೆಪ್ಪಗಳಿರಾ (ಫೃರಂದ- ೦-೦೪ ಣಂ). [ಸಂ. ಮಾನವಜನ್ಮನ್‌] 

ಮಾನವತಾವಾದ (ನಾ). ಮನುಷ್ಯತ್ವದಲ್ಲಿ ನಂಬಕೆಯುಳ್ಳವನು ; 
ಮಾನವಹಿತದಲ್ಲಿ ಆಸಕ್ತಿಯುಳ್ಳವನು : ಮಾನವತಾಮದಿ ಕೂಡ ಒಂದು 
ದಶೆಯಲ್ಲಿ ವಿಶ್ವದ ಇಂದ್ರಿಯಾತೀತ (ಅಲೌಕಿಕ, ಅಪರೋಕ್ಷ) ದರ್ಶನವನ್ನು 
ಬದಿಗೆ ತಳ್ಳಿ ದೂರ ಸರಿಯುನನು (ನನ್ಮಗ. 0೩)- [ಸಂ.ಮಾನವತುವಾದಿನ್‌] 

ಮಾನವತಿ (ನಾ). ೧. ಗೌರವಯುಕ್ತಳಾದ ಹೆಂಗಸು ; ಸಂಭಾವಿತೆ ; 
ಮರ್ಯಾದಸ್ಥ ; ರಾಜಕೀರಂ 'ನುಡಿಯ ಕಲಿತುದು .ಮಾನವತಿಯೊಳು. 
ನುಡಿಗಳಂ ಕೇಳಿ (646. ೦೦.೪೦). ೨. ಸೊಕ್ಕಿನಿಂದ ಕೂಡಿದವಳು ; 
ಗರ್ವಿಷ್ಠೆ : (). ಸಂ. ಮಾನವತೀ] 

ಮಾನವತೆ (ನಾ). ಮನುಷ್ಯನಿಗೆ ಸಹಜವಾಗಿ ಇರಬೇಕಾದ ಧರ್ಮ ; 
ಮನುಷ್ಯತ್ವ : ಮಾನವೀಯತೆ : ಬ್ರಾಹ್ಮಣರೇನು ಶ್ರಮಣರೇನು. 
ಮಾನವತೆ ಎಲ್ಲಿಯೂ ವಿರಳ (0896. 6) : "ಮಮ ಶತ್ರು ಹಿತಾಯ” 
ಎನ್ನುವವಕ್ಕಿಂತಲೂ ಹೆಚ್ಚಿನ ಮಾನವತೆಯುಂಟೆ ? (ಕೊಸ. ೪9). 

ಸಂ. ಮಾನವತಾ] 

ಮಾನವಧರ್ಮ (ನಾ)- ಮನುಷ್ಯತ್ವ ; ಮನಂಷ್ಯಧರ್ಮ ;. ವಹಾನವೀ 
ಯತೆ : ನಿಜಕ್ಕೂ ಸತ್ಕೃ ಪ್ರೇಮ . : . ದಯ್ಕೆ ಮಮತೆ ಇವೇ ಮಾನವ 
ಧರ್ಮದ ಮೂಲತತ್ತ್ವಗಳು (ಕರ್ಮಣಾ, 4); ಮಾನವಧರ್ಮದ ಬಗ್ಗೆ 
ಅವಳದೇ ಒಂದು ಕಲ್ಪನೆಯಿತ್ತು (ಕಣಕ 066)... [50.3 

ಮಾನವಪುರಾಣ (ನಾ)- ಹದಿನೆಂಟು ಉಪಪುರಾಣಗಳಲ್ಲಿ ಒಂದು ೭ 
ಸನತ್ಕುಮಾರಪುರಾಣ ನಾರಸಿಂಹಪುರಾಣ ನಂದಿಪುರಾಣ ಶಿವಧರ್ಮಪುರಾಣ 
-ದೂರ್ವಾಸಪುರಾಣ `ನಾರದೀಯಪುರಾಣ ಮಾನವವುರಾಣ « 
ಭಾರ್ಗವಪುರಾಣಮೆಬವೇ ಆಯಾಯ ನಾಮಧೇಯಮುಳ್ಳವರಿಂ. 
ನಿರೂಪಿತಂಗಳಾದ ಹದಿನೆಂಟು ಉಪಪುರಾಣಂಗಳು (ಪೀ. €). (ಸಂ, 

ಮಾನವಮಿ "ಮಾನಾಮಿ' ನೋ. 

ಮಾನವಲೋಕೆ (ನಾ). ಮನುಷ್ಯ ವಾಸಿಸುವ ಜಗತ್ತು ; ಭೂಲೋಕ: 
ಮಾನವಲೋಕದೊಳ್‌ ಪುರಮಿದರ್ಕೆಣೆ ಯಾವುದೆನಿಪ್ಪ ಕೀರ್ತಿಯಂ ತಾನೊಳ 
ಕೊಂಡು... ಚೆಲ್ದಿನುದ್ದಾನಿಯನಾಂತು ಕಣ್ಣೆ ಕರಮೊಪ್ಪುಗು 
ಮೂರ್ಜಿತೆರಾಜಧಾನಿಯುಚ್ಛೇನಿ (ಸುಳವ, ೯-೪3). ಮಾನವಲೋಕ 
ದವರೆಲ್ಲರೂ ಮರದ ಲಿಂಗವ ಪೂಜಿಸುವರೆಯ್ಯಾ (ಸಕತ 31: ೩೫9-0೫೬) ; 
ಶಾಪಗ್ರಸ್ತಳಾಗಿ ಮಾನವಲೋಕಕ್ಕೆ ನಾನು ಬರಲ್ಲಿಲ್ಲವಾಗಿ ನನ್ನ ಪ್ರಭಾವ 
ಗಳನ್ನು ನಾನೂ ಬಿಟ್ಟುಬಂದಿಲ್ಲ (ತುಹಾಣ- ೧): [ಸಂ.] 

ಮಾನವಶಾಸ್ತ್ರ (ನಾ). '“ಮನುಷ್ಯನಿಗೆ - ಸಂಬಂಧಪಟ್ಟ ವಿಷಯಗಳನ್ನು 
ಕುರಿತ ಶಾಸ್ತ್ರ ; 'ಶಾರೀದಿಕೆ. ಮತ್ತು ಮಾನಸಿಕವಿಚಾರಗಳನ್ನು ಕುರಿತ 
ಮನುಷ್ಯಶಾಸ್ತ್ರ ;. ಮನುಷ್ಯನನ್ನು ಪ್ರಾಣಿದೃಷ್ಟಿಯಿಂದ ಎಚಾರ 


ಹಾಡುವ ಶಾಸ್ತ್ರ; ಮಾನವಶಾಸ್ತ್ರ'` (Anthropology: sos). [ಸಂ.] 


ಮಾನವಶಾಸ್ತ್ರಜ್ಞ 


ಮಾನವಶಾಸ್ತ್ರಜ್ಞ; (ನಾ). ಮಾನವಶಾಸ್ತ್ರವನ್ನೆ ಅಭ್ಯಾಸಮಾಡಿದವನು ; 
ಮಾನವಶಾಸ್ತ್ರವನ್ನು ಬಲ್ಲವನು : ಮಾನವಶಾಸ್ತ್ರಜ್ಞರು (Anthropo- 
108ists) ಎರಡು ಶಬ್ದಗಳಿಗೂ ಒಂದೇ ಅರ್ಥವನ್ನಾಗಲಿ, ವಿರೋಧವಾದ 
ಅರ್ಥವನ್ನಾಗಲಿ ಕಲ್ಪಿಸದೆ ಸಂಸ್ಕೃತಿಯೆಂಬ ವಿಠುಲವಾದ ವರ್ಗದಲ್ಲಿ ನಾಗರಿ 
ಕತೆಯನ್ನು ಒಂದು ವಿಭಾಗವಾಗಿ ಪರಿಗಣಿಸುತ್ತಾರೆ (ಕನಾ 0). [ಸೂ] 
ಮಾನವಾತೀತ (ಗು)- ೧. ಮನುಷ್ಯನಿಗೆ ಮಾರಿದ, - ಅತೀತವಾದ. 
(ನಾ). ೨. ಮನುಷ್ಯನಿಗೆ ಮಾರಿದುದು, - ಅತೀತವಾದುದು : 
ಏನಾದೊಡೇನು . , . ಮಾನವೇನಭ್ಮುದಯವೇನು ? ಮಾನವಾತೀತ 
ವೊಂದೆಲ್ಲವನು ನುಂಗುವುದು ಜಾನಿಸದನಾವಗೆಂ (ಮಂಗಳೆ. ೩೩): [ಸಂ.] 


ಮಾನವಾಹಿತ (ನಾ). ೧. ಮರ್ಯಾದೆಯನ್ನು ಹೊಂದಿದವನು; 
ಮರ್ಯಾದಸ್ಥ. ೨. ಮನುಷ್ಯರಿಗೆ ಹಿತನಲ್ಲದವನು. ೧, ೨: 
ಆ ನೃಪಂ ಸಪ್ತಾಂಗಸಂಗಿಯಾಗಿಯುಂ ಸಪ್ತಾಂಗಸಂಗಿಯಲ್ಲೂ . . - 


ಮಾನವಾಹಿತನಾಗಿಯುಂ ದಾನವಾಹಿತನಲ್ಲು. (ಫಳ ೯೧೩೯ ಸ) - 
[ ಸಂ. (ಮಾನ: ಹಾಹಿತ ; ಮಾನವ ಅಹಿತ) ] 

ಮಾನವಿ (ನಾ). ಮಾನವಸ್ತ್ರೀ; ಆಸುರ ಮಾನವಿಯರಿಗೆ ಮೇಳವೆ 
ಪತಿಯೆ ಬಿಡು ಸತಿಯ (13೫. ೩6-00). [ಸಂ, ಮಾನವೀ] 

ಮಾನವಿಕ (ಗು). ೧. ಮಾನವನ ಬಾಳಿಗೆ ಸಂಬಂಧಿಸಿದ. (ನಾ). 
ವಿ. ಮಾನವನ ಬಾಳಿಗೆ ಸಂಬಂಧಿಸಿದ ಸಮಾಜಶಾಸ್ತ್ರ. ಅರ್ಥಶಾಸ್ತ್ರ 
ಮುಂತಾದ ವ್ಯಾಸಂಗವಿಷಯೆ : ಈಚೆಗೆ ವಿಶ್ವವಿದ್ಯಾನಿಲಯಗಳಲ್ಲಿ 
ಮಾನವಿಕೆಗಳ ಅಧ್ಯಯನಕ್ಕೆ ಹೆಚ್ಚು ಪ್ರಾಢಾನ್ಯತಿ ಸಿಕ್ಕಿದೆ (ಊಂ). [ಸು-] 

ಮಾನವೀಯ (ಗು). ೧. ಮನುಷ್ಯನಿಗೆ ಸಂಬಂಧಿಸಿದ. ಶಿ. 
ಮನುಷ್ಯತ್ವದಿಂದ ಕೂಡಿದ ; ಅಂತಃಕರಣಪೂರ್ವಕವಾದ : 
ಜೋಧನಕ್ರಮದಲ್ಲಿ ಮಾನವೀಯಬಾಂಧವ್ಯ (175: 30): [ಸಂ] 

ಮಾನವೀಯತೆ (ನಾ). « ಮಾನವತೆ: ಇದೆಲ್ಲ ನಿಯಮವಿರುದ್ದ. 
ಆದರೂ ಮಾನವೀಯತೆಯಿದೆಯಲ್ಲ (ಕ್ರಣರು, 40) ; ಯಾರು ಭೆಗವಂತ 
ನನ್ನು ಎಲ್ಲರಲ್ಲಿಯೂ, ಎಲ್ಲೆಲ್ಲಿಯೂ ಕಾಣಬಲ್ಲರೋ ಅವರೇ ನಿಜವಾದ 
ಮಾನವೀಯತೆಯಿಂದ ಕೂಡಿದವರು (6ರಣ. ಬ). 

[ಸಂ. ಮಾನವೀಯತಾ) 

ಮಾನವ, (ನಾ): ೧- ಮನುಷ್ಯವರ್ಗ ; ಮಾನವಸಮೂಹ : “ಮಾನವ್ಯಂ 
ಮಾನವತತಿ” (ಶಸ್ತುಳೊೋ- ೦೩-೩). ೨. ಮನುಷ್ಯನಿಗೆ ಇರಬೇಕಾದ 
ಅಂತಃಕರಣ ; ಮನುಷ್ಯಧರ್ಮ ; ಮಾನವತೆ : . ಮಾನವೈವನ್ನು 
ಮಡಿವಡಿಡುತ್ತಿರುವ ಮಡಿವಾಳ ಮಾಚಿದೇವ (ನೋವೂ 3೯ ಶ್ರಶ್ನಾಜತ) ; 
ಇದರಲ್ಲಿ ವಿಚಾರಿಯನ್ನು ಜಿಜ್ಞಾ: ಸೆಗೆ ಗುರಿಮಾಡುವ ಸಮಸ್ಯೆಯೆಂದರೆ 
ಪುತ್ರವಾತ್ನಲ್ಯದಿಂದ ಮಾನವ್ಯವನ್ನು ಪೋಸಿಸಬೇಕಾದ ವಿಶ್ವಪ್ರಭುವಿಗೆ 
ಈ ಕಥೋರವರ್ತನೆ ಉಚಿತವೇ ಎನ್ನುವುದು (0ರೃಪ್ರ. ೫x1; ರೀತ). 

[ಆ ಮಾನವ] | 

ಮಾನವೃಗೋತ್ರ (ನಾ): ರಾಜಮನೆತನಗಳು ಒಪ್ಪಿ ಅಂಗೀಕರಿಸಿದ್ದ 
ಮೂಲದಲ್ಲಿ ಬ್ರಾಹ್ಮಣಗೋತ್ರಕ್ಕೆ ಸಂಬಂಧ ಹೊಂದಜೆ ಇದ್ದ 
ಒಂದು ಗೋತ್ರದ ಹೆಸರು. [ಮಾನವ್ಯ 4 ಗೋತ್ಸ] 

ಮಾನತಾಲಿ (ನಾ). ಎ ಮಾನವಂತ ; ತಾನು ಮಾನೆಶಾಲಿಯಾದುದರಿಂದ 
ಆಧಿಪತ್ಯವನ್ನಾದರು ತ್ಯಜಿಸಾನು (ಡಲ: ೩). ಸಂ. ಮಾನಶಾಲಿನ್‌] 

ಮಾನಸ( 'ಮಾನುಸ' ನೋ. 

ಮಾನಸ್ಕ (ಗು). ೧. ಅಂತರಂಗದ ; ಮನಸ್ಸಿಗೆ ಸಂಬಂಧಿಸಿದ. 
(ನಾ). ೨. ಅಂತರಂಗ ; ವಂನೆಸ್ಸು ; ಚಿತ್ತ: *" ಚೇತಃ, ಚಿತ್ತಂ, 
ಮನಃ . , . ಮಾನಸಂ ಈ ೬ ಮನಂ” (ಹಂಡೆ. ೪೪.೩60) ; 
ಮಾನಸದೊಳ್‌ ಹಂಸೆಯವೂಲ್‌ ಮಾನಸಮಾಗ್ವನಿತೆ ತನ್ನ ಮಾನಸದೊಳಿವಂ 


ಮಾನಸಜ 


'ಮಾನಸನೆಂದಗಲವೆ. ನಿಲೆ ಮಾನೆಸನಾದಂ ಸರಸ್ವ ತೀಕಳಹಂಸೆಂ (ಕುಶಾ. 
೨-೩೬); ಮಾನೆಸದೊಳಿದು. ಬೇಕೆಂದೆಪೇಕ್ಷಿಸನು. (ಜಪ. 1೩-೩೨; 
ಅಂತರಂಗದೊಳೇನಿಹುದು ಪೇಳೆನ್ನ ಮಾನಸಮೆ. (event, 3-00). 
೩. ಮನಸ್ಸಿಗೆ ಸಂಬಂಧಿಸಿದುದು; ಅಂತರಂಗಕ್ಕೆ ಸೇರಿದುದು: 
5 | ಮಾನಸಮೆನಿಸಿದ ಶುಕ್ಲಧ್ಯಾನಂ ಪ್ರತ್ಯಕ್ಷಮಾಗಿ ತಾನಲ್ಲಿ ಸುಖಾಸೀನತೆ 
ವಡೆದವೊಲಿರ್ದಂ ವೌನಸುಧಾಸೂತಿ ಮಣಿಶಿಲಾಪಟ್ಟಕದೊರ್ಳ (ಕಂಭ. 
೩೭) ; ತುಟಿಯನ್ನು ಮತ್ತು ನಾಲಿಗೆಯನ್ನು ಅಲ್ಲಾಡಿಸದೆ ವಾಕ್ಕಾರ್ಥ 
ಬೆನ್ನು ಅಂತರಂಗದಲ್ಲಿ-ಭಾವಿಸುವುದೇ ಮಾನಸವೆನಿಸುವುರು (62ಎ 0೦೬). 
೪. ಹಿಮಾಲಯಪರ್ವತದ ಒಂದು ಸರೋವರ : ಮಾನಸದಿಂ 
ಸಿತುಂಬುಜಶತಂ ತಳರ್ವಂತೆವೊಲೆಯ್ದೆ * ., ಬಂದೆಜಗಿತ್ತೂ ಕೊಳಂಗಳೊಳ್‌ 
ತಟೀಫೇನವಿತಾನವಾತ್ಮರುಚಿಯೊಳ್‌ ತಡಮಾಗೆ ಮರಾಳಮಂಡಿಳಂ 
(ಗಂ ೪-೬೪) ; ಮಾನಸದ ಹೊಂದಾವರೆಯ ಸೆಳೆದು ಭಂಗಿಸುತದನು. 
ಪೊರಮಟ್ಟ ಪರಿಮಳವನೆಲ್ಲ ಪೊತ್ತು ದಾನರಾಜಿಯನಂತ ಸಂಇತವು 
ಮೆರೆಯುತಿಹ : ಬಂಹುದಂಡಗಳೆವನ ಗಜಪತಿಗಳು (ನೃತ್ಯಾರೋ- 0)- 
೫. [ತತ್ತ್ರಶಾ] ಚಾಕ್ಷುಷ. ಶ್ರಾವಣ, ಜಿಹ್ವಾ, ಘ್ರಾಣ, ಸ್ಪರ್ಶನ 
ಮತ್ತು ಮಾನಸಗಳೆಂಬ ಆರುವಿಧವಾದ ಪ್ರತ್ಯಕ್ಷಜ್ಞಾನಗಳಲ್ಲಿ 
ಒಂದು ; ಮನಸ್ಸಿನ ವಿಚಾರದಿಂದ ಉಂಟಾಗುವ ತಿಳಿವು: 
“ಪ್ರತ್ಯಕ್ಷಜ್ಣಾನ ದಾ ೬ ವಿಧ: ಘ್ರಾಣಜ, ರಾಸನ, ಚಾಕ್ಷುಷ, ಸ್ಪಾರ್ಶನ, 
ಶ್ರೌತ್ರ, ಮಾನಸ (ನ್ಯಾಯವ) ೧೮೬ ಶ್ರೀಠಕ್ಮ: ೨). 'ಮಾನಿಸಜ್ಜಾನ', 
'ಮಾನಸಪ್ರತ್ಯಕ್ಷ" ಪರಾ. ೬. [ಜೈನ](ಶಾರೀರ: ಮಾನಸ, ಕ್ಷೇತ್ರೆಜ, 
ಪರಸ್ಪರೋದೀರಿತ, ಪನುಜೋದೀರಿತಗಳೆಂಬ) ಐದು ವಿಧವಾದ 
ದುಃಖಗಳಲ್ಲಿ ಒಂದು ; ""ಮನಸ್ಸಿಗೆ ಹತ್ತುವಂತಹೆ ಮಾತುಗಳಿಂದ 
ಮತ್ತು ವಿಚಾರಗಳಿಂದ ಉಂಟಾಗುವ ದುಃಖ" (ಸರಳ. ೨೦೩) : 
ಶಾರೀರ ಮಾನೆಸ ಕ್ಷೇತ್ರಜ ಪರಸ್ಪರೋದೀರಿತ ಡನೈಜೋದೀರಿತಂಗಳೆಂಬ 
ಯ್ನುಂತೆಅದ ದುಃಖಂಗಳೊಳರ್ದು ನಿಮಿಷಮಾತ್ರಮಪ್ಪೊ ಡಮುಸಿರ್‌ಪೊತ್ತಂ 
ಪಡೆಯದೆ (60ಕ್ಕ- ೩-66 ೪); ಶಾರೀರಂ ಮಾನಸಂ ಕ್ಷೇತ್ರಜಂ ಪರಸ್ಪರೋ 
ದೀರಿತಂ ಸಂಕ್ಸಿಷ್ಟಾಸುರೋದೀರಿತಗಳೆಂಬ ಪಂಚಪ್ರಕಾರದುಃಖಂಗಳನನೇಕ 
ಪ್ರಕಾರದಿನಮುಭವಿಸುತ್ತ೦ (ತುಳುಮಾ- 0೦-9೬ ಈ) [ಸಂ.] 
ಮಾನಸಂಜ್ವಲನ (ನಾ). [ಜೈನ] ಚಾರಿತ್ರ್ಯದ ಪೂರ್ಣತೆಗೆ ತಡೆ 
ಯನ್ನುಂಟುಮಾಡುವ ಕ್ರೋಧ. ಮಾನ, ಮಾಯಾ, ಲೋಭ 
ಗಳೆಂಬ ನಾಲ್ಕು ವಿಧವಾದ ಕರ್ಮಗಳಲ್ಲಿ ಒಂದು: ಕ್ರೋಧ 
ಸಂಜ್ಮಲನಂ ಮಾನಸಂಜ್ವಲನಂ ಮಾಯಾಸಂಜ್ವಲನಂ `ಲೋಭಸ್ಯಜ್ವಲನಂ 
(ಊರು: ೩-೪). [ಸಂ,] 
ಮಾನಸಗಬ್ಬ (ನಾ). ಮನುಷ್ಯನಿಂದ ರಚಿತವಾದ ಕಾವ್ಯ: ಕಕಾರ 
ತೃತೀಯೆಗೆ ... ಮಾನುಷಕಾವ್ಯ - ಮಾನಸಗಬ್ಬ (ರುದ. : ೨೪೩ ಶ್ರದೋಲ). 
[ಮಾನಸ (ಆ ಮಾನುಸ) 4 ಕಬ್ಬ) 
ಮಾನಸಗಮನ (ನಾ). ಮನಸ್ಸಿನ ವೇಗ ; ಮನೋವೇಗ ; ವರಗೃಹಾಕ್ಷ 
ಯಲಿ ಪೊರಮಟ್ಟು ಮಾರುತಮಾರ್ಗಮಡರ್ದು ಮಾನಸಗಮನದಿ, ಬರುತ 
(ನರೋ. 0೦-೩೬). [Xo] 
| ಮಾನಸಗೋಲ (ನಾ). ಮಲ್ಪಯುದ್ಧದ ಒಂದು ವರಸೆ: ಮಿಕ್ಕುದು 
ವಜ್ರಪಾತಮುಂದನೆಂಬಿನಮುಬ್ಬಸಮಾದ ತೋರಹತ್ವಕ್ಕೆ. _ ತಗುಳ್ಳು 
ಪತ್ತಿಸುವ ಮಾನಸಗೋಲ[ಕ೫9-೪]ಮೆನಿಪ್ಪ ಡೊಕ್ಕರಕ್ಕಿಕ್ಕಿದ ವಜ್ರಲೇಪ 
ಮೆನೆ. , . ಬೆರ್ಚಿದನವಂ ಕುವರುಗೆನಸುಂ ನಿಯುದ್ಧದೊಳ್‌ (ತಂದ್ರತ್ರ. 
೩-60)- [1] 
| ಮಾನಸಜ (ನಾ). [ತ್ರಶ್ಯುಶಾ] ಇಂದ್ರಿಯಜ, ಸಮನಂತರಪ್ರತ್ಯಯಜ, 
ಮಾನಸಜ. ಭಾವನಾಬಲಜಗಳೆಂಬ ನಾಲ್ಕು ಪ್ರಕಾರದ ಪ್ರತ್ಯಕ್ಷ 


56 


ಸ್ರ 
ಮಾನಸಜ್ಜ ನ 


ಗಳಲ್ಲಿ ಒಂದು ; ಮನಸ್ಸಿನ ಯೋಚನೆಯಿಂದುಂಟಾಗುವ ಜ್ಞಾನ : 
ಪ್ರತ್ಯಕ್ಷವು ನಾಲ್ಕುಪ್ರಕಾರ ಇಂದ್ರಿಯ. ಸಮನಂತರಪ್ರತ್ಯಯಜ, 
ಮಾನೆಸಜ, ಭಾವನಾಬಲಜ ಎಂದು . ಮನಸ್ಸಿ। ನ ಯೋಚನೆಯಿಂದ 
ಬರುವ ಜ್ಞಾನವು ಮಾನಸಜವು (ಒಂಡಾ- ೨0). “ಪ್ರತ್ಯಕ್ಷ ಪ ಪರಾ. [ಸಂ.] 
ಮಾನಸಜ್ಞಾನೆ (ನಾ). ಎ ಮಾನಸ್ಕ ೫: ಬ್ರಾಹ್ಮಣತ್ವಾದಿ ವಿಜ್ಞಾನವು 
ಅನಾದಿಕಾಲವ ವ್ಯವಹಾರಮೂಲಕವಾಗಿ' ಬರುವ ಮಾನಸಾ ನವೇ ಏನು 
ಇಂದ್ರಿಯಗಳಿಂದ ಬರುವ ಪ್ರತ್ಯಕ್ಷವಲ್ಲ (ಒಂದಾ ೦೫೫). ಗಾ.) 
ಮಾನಸದಟ್ಟಿಸು (ಕ್ರಿ). ಮನಸ್ಸಿಗೆ ತಾಕುವಂತೆ ಮಾಡು; ಮನದಟ್ಟು 


ಮಾಡು: ತಾನನುಭವಿಸಬಹುದು ನುಡಿದವ್ಯರ್ಗೆ ಮಾನಸದಟ್ಟಿಸಲರಿದು 
(ಕರತ. ೩೦-೦6). [ಮಾನಸ್ಕ _. ತಟ್ಟಿಸು] 


ಮಾನಸದೇರ. : ಮಾನಿಸದೇರ (ನಾ)- ಮನುಷ್ಯನನ್ನು ವಾಹನವಾಗಿ 
ಉಳ್ಳವನು : ಕುಬೇರ : “ಮಾನಸದೇರನುಂ ಪಿಚ್ಚವುಣಿಗನೆಂದೊಡೆ 
ನಿರುತಿವೆಸರಕ್ಕು” (ಕಶ್ಕಿಕ್ಕೆ- 0). ಮಾನಿಸದೇರ ; “ಮಾನಿಸದೆ:ರನೆಂದು 
ನೈಸುತ್ಯಂ” (ಕಶಸಾ- ೫೯-೩೬). 
[ಮಾನಸ್ಕ (ಎ ಮಾನುಸ) ಶೇರ್‌, __ - ಆ] 
ಮಾನಸಪುತ್ರ (ನಾ)- ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿದ ಮಗ : ಸನಕಃ. 
ಸನಾತನಃ, ಈ ೨ ಬ್ರಹ್ಮನ ಮಾನಸಪ್ಪತ್ರರ್‌ (ಕಕ್ಕ. ೩6); ದೇವರ್ಷಿ 
ಯಾದ ನಾರದ, ಪರಮಾತ್ಮನ ಮಾನಸಪುತ್ರ (ತೀನುಕೂ. ೭). [ಸಂ.) 
ಮಾನಸಪೂಜೆ (ನು). ದೇವತಾವಿಗ್ರಹ. ಪೂಜಾಪರಿಕರ ಮುಂತಾದ 
ಬಹಿರಂಗದ ಉಪಕರಣಗಳ ಸಹಾಯವೇ . ಬೇಕಾಗದೆ. ಅಂತ 
ರಂಗದಲ್ಲಿಯೇ ಮಾಡುವ ಪೂಜೆ: ಮನಸ್ಸಿನಿಂದ ಮಾಡುವ 
ಪೂಜೆ : ಮಾನಸಪೂಜೆಯನ್ನು ನೀ ಮಾಡೆ ದಾನವಾಂತಕ ರಂಗನು 
ಮೆಚ್ಚಿ ತಾನೆ ಬಂದ ಗೋಪುಲಕೃಷ್ಣ (ಕ್ರಿಥುರ- ಠಾ: ೦-೯); ತಮ್ಮ ಕುಲ 
ದೇವತೆಯಾದ ಮಹಾಲಕ್ಷ್ಮಿಯನ್ನು ಪ್ರತೀಕವಾಗಿಸಿ ಆದಿಶಕ್ತಿಯ ಮಾನಸ 
ಪೂಜೆಯನ್ನು ಪ್ರಾರಂಭಿಸಿದರು (ಸಮಜ. 10%). [ಸೆಂ. ಮಾನಸಪೂಜಾ) 
ಮಾನಸಪ್ರತೃಕ್ಷ (ನಾ). = ಮಾನಸ್ಮ ೫: ಮನಸ್ಸಿನೊಳ್‌ ಭಾವಿಸ. 
ತನಗೀಗಳ* ಸುಖಮಾಗಿರ್ಕುಂ ಈಗಳ್‌ ಮಃಖಮಾಗಿರ್ಕುಂ ಎಂಬಿವು 
ಮೊದಲಾಗಿ ಪುಟ್ಟುವ ತಿಳಿವು ಮಾನಸಪ್ರತ್ಯಕ್ಷಮೆನಿಪುದು' (ಳಂ. ೩ ೪) ; 
ಆತ್ಮನೂ ಅವನ ಸುಖದುಃಖಾದಿಗಳೊ ಜ್ಞಾನರೂಪವಾಗಿ ಸ್ವಯಂಪ್ರಕಾಶ 
ವಾಗಿರುವುದರಿಂದ ಮಾನಸಪ್ತತ್ಯಕ್ಷವೆಂಬುದಿಲ್ಲ (ಹಿಂದಸಾ- 3೪೦) [ಸಂ] 
ಮಾನಸವಾಟು್‌, ಮಾನಿಸವಾಟ್‌ (ನಾ): ಮನುಷ್ಯನ ಬದುಕು.-- 
ಜೀವನ : ಮಾನಸವಾಲಕಿಂಬುದು ಪನಿ ಪುಲ್ಲ ಮುಗಿಲ ಸಂಜೆಯೊಳೋ 


ರಂತಪ್ಪುದಅೌಂದಾರ್‌ ಬಾರಿಸಿದೊಜು. ನಿರ್ದ. ವಜಲ್ಲೆಂದು ಸ್ವೆಯಂಪ್ರಭೆಯೆಂ 
ಬೊಳ್‌ ಮನೆಯಿಂದಂ ಪೊಜಮಟ್ಟು (ನಡ್ಮರಾ- ೪-೩); 
ಇನ್ನೀತೆನಿಲ್ಲದೆ ಪೇಟ್‌ ಮಾನಸವೂಟ ಮೋಷಮೆನಗಿನ್ನೇ €ಬಾರ್ತೆ (64. 
೩-೩) ; ಘನರುಚಿಯೆಂದೊಡಂ ಜಲಧರೋಪಲವರ್ತುಲ 
ಮೆಂದೊಡಂ ಜಡಾತ್ಮನುಮಹಾದಿಕ್ಕಿ ಮಾನಸರ ಮಾನಸವಾಬ್ಲಿಭಿಧಾನ 
ಮೈನ್ನಿರೇ (ತಥ, ೪-೨0). ಮಾನಿಸವಾಲು: ತಾನಜ್‌ದು ತೋ 
[ಅ]ದು. ನೆಟ್ಟನೆ ಮ್ಯಾನಿ]ಸವಾಯಾವುದೆಂದು ಸ[ಂ]ನ್ಯಾಸನದೊ!ಳ್‌] 


(ಎಇ. ೫, ೫೨-೪೬; 905); ಮಾನಿಸವಾಟ ಮೋಹಕ್ಕೆ ಸಂಸಾರದೊಳಾದ 
ಭೋಗಕ್ಕಳಿಪಿ ಪಿರಿದಪ್ಪ ಸುಖಮಂ ಮಾಚ್ಬಿ ತಪಮಂ ಕಿಡಿಸಿ ನರಕದೊಳಾದ 
ಮಹಾದುಃಖಕ್ಕೊಳಗಾಗಬೇಡ (ರರ್ಥಾನ್ಕೂ: ೬-030). 
[ಪತಾನಸ್ಮ (ಮಾನಸ) 4 ಬಾಟ್‌] 
ಮಾನಸವೇಗ (ನಾ). ೧. ಮನಸ್ಸಿನ ವೇಗ; ಮನೋವೇಗ. 
ವ. ಮನಸ್ಸಿನ ವೇಗಕ್ಕೆ ಸಮವಾಗಿ ಚಲಿಸುವ. ವ್ಯಕ್ತಿ: ಉಸುರೆ 
ದಿವಿಜೇಶ್ವರಂ ಪರಿವೆಸದಮರರ್‌ ದಾದಿತಾಅವೆಸದಮುರರದೇಂ ಬೆಸೆಗಲಿಗಳ್‌ 


೭೦೬೯ 


10 


15 


30 


40 


ಮಾನಸಿಕ 


ಬರ್ಪರೊ ಮಾನಸವೇಗಂ" ಪವನವೇಗಧಿರುಳುಂ ಪಗಲುಂ (ಅಶಪು- ೩-೭1). 
[ಸಂ.] 
ಮಾನಸವೊತ್ತಗೆ (ನಾ). “ಮನುಷ್ಯನಿಂದ ರಚಿತವಾದ ಪುಸ್ತಕ: 
ಮಾನುಷಪ್ರಸ್ತಕ - ಮಾನಸವೊತ್ತಗೆ (ರತುರ- 3೮ ಶ್ರಯೋ)- 
[ಮಾನಸ್ಕ (ಇ ಮಾನುಸ) .. ಪೊತ್ತಗೆ] 
ಮಾನಸಶಾಸ್ತ್ರ_ (ನಾ). ಚಿತ್ತ ಅಥವಾ ಅಂತರಂಗದ ವ್ಯಾಪಾರಗಳಿಗೆ 
ಸಂಬಂಧಿಸಿದ ಶಾಸ್ತ್ರ ; ಮನಶ್ಶಾಸ್ತ್ರ; ವೇದಾಂತ - . , ಮಾನಸ 
ಶಾಸ್ತ್ರ, - ಇವೇ ಮುಂತಾದ ಶಾಸ್ತ್ರಗಳ ಮಾರ್ಗವಾಗಿಯೂ ಉವ್ಯವನ್ನು 
ಪರಿಶೀಲಿಸುವವರು ಉಂಟು (ಕಕ್ಕಕಾ- ೬3). [ಸಂ.7 
ಮಾನಸಶಾಸ್ತ್ರಜ್ಞ ಡ್ನ (ನಾ). ಮನಶ್ಶಾಸ್ಟ ಸ್ವವನ್ನು ಅಭ್ಯಾಸ ಮಾಡಿದವನು ; 
ಮನೋಜಿಜ್ಞಾ ನಿಂ ಮಾನಸೆಶಾಸ್ತ್ರ ಸ್ವೃಜ್ಞರ ಅಭಿಪ್ರಾಯದಲ್ಲಿ ಮೇಲೆ ಹೇಳಿದ 
ಮಾತುಗಳೆಲ್ಲ ಸರಿಯಾಗಿವೆ (£ರ್ಮಣ- 6). [ಸಂ.] 
ಮಾನಸಸಿದ್ಧಿ (ನಾ). ಮಾನಸಿಕವ್ಕಾಪಾರಗಳ ನೇಲೆ ಹತೋಟಿಯನ್ನು 
ತರಲು” ಶಕ್ತವಾಗುವಂತಹ ಸಿದ್ದ ; ಯಥಾಕಾಮೋಷಲಜ್ಜಿ ಯಥಾ 
ಕಾಮವಿನಿರ್ಗಮನ ಸರ್ವತಿರಸ್ಕೆರಣ ಸಕಲಗುಹ್ವಾರ್ಥದರ್ಶನ "ಫರ್ಮಾನು 
ಗುಣನಿರ್ಮಾಣವಶಿತ್ವ ಪ್ರಿಯದರ್ಶನ: ಸಂಸಾರದರ್ಶನದೆಂಬವೆಂಟು ಮಾನಸ 
Fy (ನೇಕ: ೨೨3) [50.7 
ನೆಸಸೃಷ್ಟಿ (ನಾ)- ಮನಸ್ಸಿನಿಂದ ಮಾಡಿದ ಸೃಷ್ಟಿ; ಮನಸ್ಸಿನ 
ಕ್ರ ದಿಂದ ಉಂಟಾದುದು : ವಶ್ಚ ನಾರದನೆ- ಸದೆಿಂದ ಬಂತು ? 
» « ಇದೇನು ಮಾನಸಸೃಸ್ಪಿಯೋ ) (ಜಕುಂತ- 10-4). [ಸಂ.] 
ಮಾನಸಸ್ನಾನ (ನಾ). ದಿವ್ಮ, ವಾರುಣ. ವಾಯವ್ಯ, ಮಾನಸ 
ಮತ್ತು ಆಗ್ನೇಯಗಳೆಂಬ ಐದು ವಿಧವಾದ ಸ್ನಾನಗಳಲ್ಲಿ ಒಂದು ; 
ಮನಸ್ಸಿನ: ಶುದ್ಧತೆ. _ ಪರಿಶುದ್ಧಿ : ದಿವೃಸ್ನಾನ ವಾರುಣಸ್ನಾನ 
ವಾಯವ್ಯಸ್ಥಾನ ಮಾನಸಸ್ನಾನ ಆಗ್ಲೇಯಸ್ಸಾನವೆಂಬ- ಪಂಚವಿಧಸ್ಥಾನಂ 
ಗಳೊಳಗೆ ಆಗ್ನೇಯವೆಂಬ ಭಸ್ಮೆಸ್ನಾನವೇ . . . ಗುಣಾಧಿಕಮಪ್ಪುದು. 
(ನಿನೇಶ- 03೭)- [ಸಂ.] 
ಮಾನಸಾತ್ಮೆಜ (ನಾ). ಇ ಮಾನಸಪುತ್ರ : ಮಾನಸಾತ್ಮಜರ ನೇಮಿಸದನ್ನೈ 
ಕೇಳ್ತುದಾ ಸನಕ ಸ,ನಂದನನ ಸನತ್ಕುಮಾರಂ ಪ್ರೇಮದ ಸನತ್ನುಜಾತಂ 
ಸನಾತನರೆಂಬ ನಾಮದೈವರನು (೩. ೨-೦-೦೪)- [ಹಂ.] 
ಮಾನಸಾಹಾರ (ನಾ). [ಜೈನ] ನೋಕರರ್ಮಾಹಾರ, ಕರ್ಮಾಹಾರ. 
ಲೇಪ್ಕಾಹಾರ- ಓಜಾಹಾರ, ಕಬಳಾಹಾರ . ಎತ್ತು ಮಾನಸಾಹಾರ 
ವೆಂಬ ಆರುಬಗೆಯ ಆಹುರಗಳಲ್ಲೊಂದು;(ಟೇವತೆಗಳು)ಮಾನಸಿಕ 
ವಾಗಿ ಪಡೆಯುವ ಆಹಾರ: ವೇವರ್ಕಳ್ಳೆ ಮಾನಸಾಹಾರಮಕ್ಕುಂ 
(ಕ್ರಾಶಕಾ- ೬-೬) 5 ನೋಕರ್ಮಾಪಾರಮುಂ ಕರ್ಮಾಹಾರಮುಂ ಕಬಳಾ 


ಹಾರಮುಂ ಲೆಪ್ಲಾಹಾರನಖಂ ಓಜಾಹಾರಮುಂ ಮಾನಸಾಹಾರಮು 
ಮೆಂದರಸಿಂ|, . . ದೇವನಿಕುಯದೊಳ್ಳು [ಉತ ಕೃ)ನಸಾಹುರ 
ಮಕ್ಕುಂ (ಕಸಾರ. ೩೦೩) [ಸಂ.7 


ಮಾನಸಿ (ನಾ): ಮನುಷ್ಯಸ್ತೀ : ಮಾನವ ಹೆಂಗಸು; ಮಾನಸಿಯರ್ಗೀ 
ಪರಿ ಚೆಲ್ವಿನಿತುಂಟೆ ಸಗ್ಗದಾಕೆಯೆ ದಿಟಂ (೪ಣ. 009) ; ಶ್ರವಣಕುಲವಂ 
ನಿಬ್ಬರದಿ ತಾಗುವ ಹೊಖಿಲುಗಳು ಮಾದವಾ ವೈಜವೆ ವಿನಿರ್ಮಳಭ ಕ್ತಿ 
ಮಾನಸಿ[ಕಾಕಾಂ- ಸೆ]ಯಾದ ಕಾರಣವು (೨1ಫು. 83-30). 
[ಮಾನಸ್ಮ («ಎ ಮನುಸ) 4 - ಇ] 
ಮಾನಸಿಕ (ಗು). ೦. ಮನಸ್ಸಿಗೆ ಸಂಬಂಧಿಸಿದ; ಮನಸ್ಸಿನಲ್ಲಿ 
ಉಂಟಾದ : ಭ್ರಾಂತಿಯ ಹಾವು ಎಂಬುದು ಆಖ:ಡವಾದ ಒಂದು 
ಮಾನಸಿಕ ಗ್ರಹಿಕೆ (ತತ್ತಶ್ರಾ" ೩0೪) ; ಮನೆಗೆ ಬೇಕಾದ ಸಾಮಾನುಗಳನ್ನು 
ಕೊಂಡುಕೊಂಡು ಅನುಭವಿಸಿ ಪಡೆಯುವ ತೃಪ್ತಿ, ಸಂತೋಷ, ಸುಖಕ್ಕೆ 


ಮಾನಸಿಕದೂರ 


ಮಾನಸಿಕ ಆದಾಯ ()870816- 180080) ಎಂದು ಕರೆಯಲಾಗುತ್ತದೆ 
(ಉತ: ೦೪). (ನಾ): ಪಿ. [ತತ್ತ್ವಶಾ] ಕರ್ಮಯೋಗದ ಮೂರು. 
ಪ್ರಕಾರಗಳಲ್ಲಿ ಒಂದು; ಮನಸ್ಸಿನಿಂದ ಮಾಡುವ 'ಕರ್ಮ ; 
ಮಾನಸಿಕ ಕ್ರಿಯೆ: ಇವುಗಳು ಶಾರೀರ, ವಾಚಿಕ, ಮಾನಸಿಕವೆಂದು 
ಮೂರು ಪ್ರಕಾರ (ಹಂದಣ, ೯೯). [ಸಂ.] 
ಮಾನಸಿಕದೂರ (ನಾ). [ಕಾವ್ಯಮಾ] ಸೌಂದರ್ಯಾನುಭವದಲ್ಲಿ ಕಲಾ 
ವಸ್ತು. ಕಲಾವಿದ. ಪ್ರೇಕ್ಷಕಾದಿಗಳಿಗೆ ಇರಬೇಕಾದ ಒಂದು. ವಿಶಿಷ್ಟ 
ವಾದ ಸಂಬಂಧಾಂತರ: ಯಾವ ಒಂದು ನೆಲೆಯಲ್ಲಿ ಕಲಾಕೃತಿಯಿಂದಾಗಲಿ, 
ಲೋಕವಸ್ತುವಿನಿಂದಾಗಲಿ ನಾವು ಸಳಿಂದರ್ಯಾನುಭವವನ್ನು ಪಡೆಯಲು 
ಸಾಧ್ಯವೋ ಅಂತಹ ಒಂದು ನಿಲುವಿನಲ್ಲಿ ನಮ್ಮನ್ನು ಹಾಗೂ ವಸ್ತುವನ್ನು 
ನಿಲ್ಲಿಸಿಕೊಳ್ಳುವ ಈ ಕೌಶಲವೇ ಮಾನಸಿಕದೂರೆ (ಸವಸ, «). [ಸಂ.] 
ಮಾನಸಿಕರೋಗ - (ನಾ). ಮನಸ್ಸಿಗೆ ಸಂಬಂಧಿಸಿದ ಕುಯಿಲೆ ; 
ಮನೋರೋಗ' ; ಮಾನಸಿಕರೋಗಗಳಿಂದ ಬಳಲುತ್ತಿರುವವರನ್ನು 
ಉಪಚರಿಸಿ ಸರಿಗೊಳಿಸುವ ಶಾಸ್ತ್ರಕ್ಕೆ ಮಾನಸೋಪಚಾರಶಾಸ್ತ್ರ (zeycho- 
therapy) ವೆಂದು ಹೆಸರು (ಮುಟೋರೋ, ೩೭). [ಸಂ.] 
ಮಾನಸಿಕವೇದನೆ (ನಾ)- ಮನಸ್ಸಿಗೆ ಉಟಾಗುವ ದುಃಖ,-ವೃಸನ : 
'ಮಾನಸಿಕವೇದನೆಯು ಅವರ ದೇಹದ ಮೇಲೂ ತನ್ನ ಪ್ರಭಾವವನ್ನು ಬೀರಿ 
ಅವರ ಶಕ್ತಿಯನ್ನು ಕುಗ್ಗಿ ಸಿತು (ರೂಂ). [ಸಂ. ಮಾನಸಿಕವೇದನಾ] 
ಮಾನಸಿಕೆ, ಮಾನಸಿಕ್ಕೆ (ನಾ). ೧. ಮಾನವೀಯತೆ ; ಒಳ್ಳೆಯತನ : 
ಮಾನಸಿಕೆಯುಳ್ಳಂ ಪೆಟರ ದೋಷಮಂಂ ಕೇಳನೆಂಬುದು ತುತ್ತ ರ್ಯಂ 
(೨೫, ೨೬-೨೪); ಮಾನಿತಮಪ್ಪ ಮಾನಸಿಕೆ ಮೆಯ್ಕೊಳೆ ಕೂಡಿರೆ ಧಾತ್ರ 
ನೆಂದೆನೆಲ್‌ ತಾನೆಸೆದಿರ್ದ ಮಾನಿನಿಯರಂ , , , ಹೀನರೆನಿಪ್ಬವಂದಿರೊಳೆ 
ಕೂಡಿ: ವಿವೇಕವಿಹೀನನಾಗಿ ಚಿಃ ಮಾನವಿದೂರನಕ್ಕಟಜನೆಂದಭಿಧಾನ 
ಮನಾಂತನಾಗದೇ (೫ಮಫಿ: ೩-08): ೨. ಆತ್ಮಗೌರವ ; ಸ್ವಾಭಿಮಾನ : 
ಮಾನಸಿಕೆಯ ದೊರೆಗಿಡೆ ನೀಂ ಮಾನಸನೆನೆ ನೀರೊಳೆಲವೊ ನೀನುಂ 


ಮಿನೆಂಬೀ ನೆವದಿರ್ದೆಯಿದೇಂ (ಕ:ತರಾ. ೧೩-೭೬೯); ದೊರೆದೆತ್ತ ತಮ್ಮ 
ಮಾನಸಿಕೆಯ  ಕೇಡನುನ್ನೆತಯ ಬನ್ನಮಂ . , . ವ್ಯಸನಿಗಳಾರು 
ಮೆತ್ತಲಜದರ್‌ ವಿಷಯಾಸವಮತ್ರಚೇತಸೆರ್‌ (ರುಣನೂ. ೦-೦೦೪) ; 


ಕಡುಗಲಿತನಮಂಂ ಚಾಗದ ಪೊಡರ್ಪುಮೊಳ್ಳುಡಿಯೊಳಾದ ಮಾನಸಿಕೆಯುಂ 
- ಪರ್ಮೆವಡೆದುವವನಿಂದಿಳೆಯೊಳ್‌ (ಉ್ಕಾಶ- ೩೫), ೩. ಆತ್ಮೀಯ 
ಭಾವನೆ; ಅಂತಃಕರಣ ; ಪ್ರೀತಿ: ಮಾನಸೆಯಣಮಲ್ಲಳೀಕೆ ಮರ 
ವಾನಸೆಯಾಗಿಯುಮಾದುದೊಂದು.  ಮಾನಸಿಕೆ ( 60ಘ- 0-೩6). 
ಮಾನಸಿಕ್ಕೆ : ೨. ಒದವಿದ ಮಾನಸಿಕ್ಕೆ ತಲೆದೋಅದ ಮುನ್ನಮೆ ಮುಂಬಿ 
ಮೂರ್ತ್ತಿಗೊಂಡುದು. ಸಿರಿ ಕೆಚ್ಚುಗೊಂಡುದು ಮನಂ . , . ರಾಸಿ 
ಗೊಂಡುದು ನೆಗರ್ತ್ರೆಯ ತೇಜವಥನ್ತಪಾಳನ @aa- Ix i, soa, 
3326) : ಅಟಿಕಿತೆದ ಮಾತು ನಾಲಗೆಯ ಬಡ್ಡಿಗೆ ಬಾರದ ದೀನಮಾನಸರ್ಮಣಕ 
ವೆಗೆ ಕಾವ ಮಾತು ಮನದೊಳ್‌ ಪೊಅಪೊಣ್ಮದ ಮಾನಸಿಕ್ಕೆಯಂ 
ನೆಜಪುವ ಮಾತು ನೀತಿನಿಲಯಕ್ಕೊಳಸಲ್ಲದಮಾತ್ಮವೃತ್ತಿಯಂ ಜಜ್‌ವುದು 
ತೆಂಶ್ರಪಾಳಕಶಿಖಾಮಣಿ ಪೆರ್ಮ್ಮನ ಕೀರ್ತ್ರಿಡಿಂಡಿಮಂ (ಎಕ. ೪, ರೇಂರು. 
17). ೪. ಹಿರಿಮೆ; ಘನತೆ: ನೆಗಟಕ್ತಿವೆತ್ತ ಪತಿಭಕ್ತಿಯ 
ಮೈಮೆಯ ಮಾನಸಿಕ್ಕೆಯಗ್ಗಲದ ಪೊಗಟ್ಟ ತನ್ನದೆನೆ ಪೆಂಪ್ರ ಮನೋಹರಿ 
ಗಲದಕ್ಕುಮೇ (60ಫು.- 0-೬೨)- [ಮಾನಸ್ಯ + - ಇಕೆ] 
ಮಾಗಸಿತೆಗಿಡು (ಕ್ರಿ). ಆತ್ಮೀಯತೆಯನ್ನು ಕಳೆದುಕೊಳ್ಳ; ಸಂ)ನಸ್ಕಿಸ 
ನದೊ(೪"] 'ಮಾನಸಿಗೌಡದೆ ಕಸೊ ್ಲನನೂನಸುಖಯ್ವ ದಮನಬಲಕ್ಕಿ 
ಯೊಳ್‌ ಶ್ರೀವಿಜಯಂ (೧. ೫, ೦೩೨-೩೦; 938). 
[ಮಾನಸಿಕೆ 4 ಕೆಡು ( ಕೆಡ್ಕು)1 


೭೦೭೦ 


೩5. 


40 


ಮಾನಸ್ತೋಕ 


ಮಾನಸಿಕ್ಕೆ " ಮಾನಸಿಕೆ 'ನೋ. 

ಮಾನಸಿಗ. (ನಾ). ೧. ಮನುಷ್ಯ; ಮಾನವ : 'ಪುಲ್ಮುನಸಿಗ ' ಪ 
ವಿ. ಒಂದು ವಂಶದ ಹೆಸರು: ಇನ್ನಾ ಪಾಯ (ಇನ್ನ ge 
ನಾಡಾನಂಳುತ್ತಿರೆ ಪುರಿಗೆಟೆ ನಾಡ ಸರಲಿವುರದಯ್ಟ ದಿಮ್ಭರುಮಿಲ್ಲು 
ನುಡಯಿಸೆ ಮಾನಸಿಗರ ಚಿಡಾ(ದ)ಣ್ಣ[ಂ] ಸೋಸಾಸೆಮಿಟಸಿ ಸ] (a. 
೩1, 306-4 ; 883). [ಮಾನಸ (ಆ ಮಾನುಸ) 4- ಇಗ] 

ಮಾನಸೂತ್ರ (ನಾ). ಅಳತೆಯ ದಾರ: ಕಮಳಜನಳೆಯಲ್ಮಾಡಿರ್ದ 
ಮಾನಸೂತ್ರಂಬೊಲೊಪ್ಪುಗುಂ ಕಟಿಸೂತ್ರ೦ (6೩4. ೨-೨೮). [ಸಂ.] 

ಮಾನಸೆ, ಮಾನಿಸೆ (ನಾ). ಎ ಮಾನಸಿ: ಮಾನಸೆಯಣಮಲ್ಲರೀಕೆ ಮರ 
ವಾನಸೆಯಾಗಿಯುಮಾದುದೊಂದು ಮಾನಸಿಕೆ (60ತ್ರ- 03-೬4): ಚರಿಗೆ 
ವೋಗುತ್ತಾಂ ನುನಾನೂನದು:ಖಿಪೀಡಿತಮಾನ ಸೆಯಾಗುತ್ತುವಿರ್ದ ಪೊಲ 
ಮುನಸೆಯಂ ಕರುಣಂ ಕೈಮಿಗೆ ಕಂಡು (ಗಃ: 3-3). 'ಪೊಲ 
ವಾನಸೆ' ಪರಾ. ಮಾನಸ: ಆನಪ್ಪೊಡೆ ದೇವತೆಯೆಂ ನೀನಚಾಯದೆ 
ಕೊರ್ವಿ ಚವಳಶತನಬಿಂದೆನ್ನಂ ಮಾನಿಸೆಯ” ಗೆತ್ತು ನುಡಿದೆ (ರೀತ್ಯ, . 
೬-೦೦೨), ಮೆಯ್ದಸುವಿಸುಕಿದೊಡೆ ದಿಟದೆ ಮಾನಿಸೆಯೆಯೇ ಬಗೆದಂಗಭವಂ 
ಇಸದೆನ್ನಂ ಬಿಡನೆನುತವೆ ಮರವಾನಸೆಯಂದಮನನುಕರಿಸಿದಳೊ (6೧. 
7-33) [ಮಾನಸ್ಕ (ಆ ಮಾನುಸ) _ _ಎೃ] 

ಮಾನಸೌಕಸ (ನಾ). ಮಾನಸಸೆರೋವರದಲ್ಲಿ ವಾಸಿಸುವುದೆಂದು ನಂಬ 
ಲಾದ ಪಕ್ಷಿ; ಹಂಸ ; ""ಹಂಸಃ,. ಶ್ವೇತಚ್ಛದ;. ಚ್ರಂಗಃ, ಮಾನನೌಕಾಃ 
(ಕಸ) ಈ ೪ ಹಂಸ" (ಕಣಯ. ೨-೪೪); ''ಮಾನೆಸೌಕಸಂ ಶುಭ್ರ 
ಚೃದಂ ಮರಾಳಂ ಹಂಸೆ`” (ತುಂಗರಾ- ೩೦-೭). 

[ಸಂ, ಮಾನಸೌಕಸ್‌] 

ಮಾನಸ್ತ (ನಾ). ಆತ್ಮಗೌರವವುಳ್ಳ ವನು ; ಸ್ವಾಭಿಮಾನಿ : ಮಾನಸ್ತರ 
ಮಾನವನ್ನು ಕಾಪಾಡುವ ಭಾರ (404. 330). [ಮಾನೆ |. _ ಸ್ವ] 

ಮಾನಸ್ತಂಭ (ನಾ). [ಜೈನ] ಬಸದಿಯ ಮುಂದೆ ನಿಲ್ಲಿಸಿರುವ ಕಂಬ; 
£ "ಮಾನವನ್ನು ಸ್ತಂಭನ ಮಾಡುವಂತಹ ಕಂಬ: ಸಮವಸರಣ 
ಮಾರ್ಗಗಳಲ್ಲಿ ನಟ್ಟನಡುವೆ. ಗೋಳಾಕಾರದಲ್ಲಿರಂವ ಕಂಬ. ಇದು 
ಕ್ರಮವಾಗಿ ಚಿಕ್ಕಚಿಕ್ಕದಾಗುತ್ತ ಹೋಗುವ “ಮೂರು ಗೋಳಾ 
ಕಾರದ ಪೀಠಗಳ ಮೇಲೆ ಸ್ಮಾಪಿತವಾಗಿರುತ್ತದೆ. ಇದರ ಎತ್ತರ 
ತೀರ್ಥಂಕರರ ಶರೀರಾಕೃತಿಯ ಹನ್ನೆರಡು ಪಟ್ಟು ಇರುತ್ತದೆ. ಇದು 
ಮೂರು ಖಂಡಗಳಲ್ಲಿ ವಿಭಾಗಿತವಾಗಿರುತ್ತದೆ. ಘಂಟೆ, ಚಾಮರ, 
ಧ್ವಜಗಳಿಂದ ಅಲಂಕೃತವಾಗಿ ಮೂರುಲೋಕಕ್ಕೂ ಮಾನ್ಮವಾಗಿ 
ರುತ್ತದೆ. ಇದರ ದರ್ಶನದ ೦ದ ನೋಡಿದವನ ಅಹಂಕಾರ 'ಜೂರ 
ವಾಗಿ ಧಾರ್ಮಿಕಶ್ರದ್ಧೆ ಮೂಡುತ್ತದೆ? (ಕೈತಕೋ- ೨೦೫)" ಮಾನ 
ಮನೆಂತುಂ ಮಿಥ್ಯಾಜ್ಞಾನಿಗಳೆರ್ದೆಯೊಳೆಗೆ ನೆಲಸಲೀಯದೆ ನಾಲ್ಕುಂ ಮಾನ 
ಸ್ತಂಭಂಗಳ ರತ್ನಾನದ್ದಂಗಳ್‌ ನಿರಂತರಂ ಸೊಗಯಿಸುಗುಂ (ಕ್ಕಿ. 

ಮಿಥ್ಯಾಜ್ಞಾನಿಯ ಮಾನಮಂ ಸ್ವಂಭಿಸುವ ಮಾನಸ್ವಂಭಂಗಳಿಂ 
(ಉತ: ೪೪) ; ಮಾನಸ್ಮಂಭದ ತುದಿಯಲ್ಲಿ ಒಂದು ಸಣ್ಣ ಮಂಟಪವೂ 
ಅದರಲ್ಲಿ ಒಂದು ಜೈನವಿಗ್ರಹವೂ ಇರುತ್ತವೆ (ಮ್ಮಘಾಸ್ತು. 86), [ಸಂ.] 

ಮಾನಸ್ತೆ. (ನಾ)- ಆತ್ಮಗೌರವವುಳ್ಳವಳು. ; ಸ್ವಾಭಿಮಾನಿ: ಈಕೆ 
ಬಹು ಮಾನಸ್ತೆ (೫ಗತ. ೨೩-೩೧) - [ಮಾನಸ್ತ + -ಎ್ಯ) 

ಮಾನಸ್ತೋಕ (ನಾ). (' ಮಾನಸ್ತೋಕೇತನಯೇ ' ಎಂದು ಪ್ರಾರಂಭ 
ವಾಗುವ) ಒಂದು ಮಂತ್ರದ ಹೆಸರು : ಚಾರುತರ ಶ್ರೀಮದ್ವಿಭೂತಿ 
ಘುಟಿಕೆಯನೊಲಿದು ಭೂರಮಣ ತನ್ನ ವರ ಕರದ ಸುಕುರಂಗಮುದ್ರೆ 
ರುಚಿರದಿಂ ಪಿಡಿದು ವಿಮಳಮಾನಸ್ತೋಕಮಂತ್ರದಿಂದೆತ್ತಿ 4ತನರೋ- 

[ಸಂ.] 


00-39) ; 


೦೯-೦೦), 


ಮಾನಸ್ಥಾನ 
ಹ 


ಮಾನಸ್ಕಾನ (ನಾ). ಗುಹ್ಯಾಂಗ : ಮಾನನಾಯತಕರು ತಮ್ಮ ಮಾನಸ್ವಾನದ 
ಏರ್ಪಾಡುಗಳನ್ನೆಲ್ಲ ಪೂರೈಸಿಕೊಂಡಾದ ಮೇಲೆ ಜೆಟ್ಟಳ್ಳಿಯ 
ಕಮಾನುಗಾಡಿ , . . ತೀರ್ಥಹಳ್ಳಿಯ ಕಡೆಗೆ ಹೊರಟಿತು (ಮರೆತು. ೩೪೮) - 

[ಸಂ.] 

ಮಾನಹಾನಿ (ನಾ)- ಅಪಮಾನ ; ಅವಮಾನ ; ವೇಸಿಯ ಸಂಗ ದ್ರವ್ಯದ 
ಕೇಡು ದಾಸಿಯ ಸಂಗ ಮಾನಹಾನಿಗೆ ಮೊದಲು (ಸಳವ-ಫೈ2: ೨೩-೪೭); 
ಎನಗೆ ನಿಮ್ಮಯ ದೂಸಜಸಿಂದಾಯ್ತಿನಿತು. ಸಭೆಯಲ್ಲಿ ಮಾನಹಾನಿಗಳು 
(ಕುಮ್ಮಾಉ- 00-4)- Wo] 

ಮಾನಹೀನ (ನಾ). ಗೌರವವಿಲ್ಲದವನಂ ; ನಾಚಿಕೆಗೆಟ್ಟವನು : ಮಾನ 
ಹೀನಗಭಿಮಾನವೇಕೆ (ಶೃಕಂರ- ೨-೬೨ ಕಂ) ; ಸಿರಿವಂತರ ಮನೆಗೆ ಹೋಗಿ 
ಒಂದು ಸೇರು ಅಕ್ಕಿಯನ್ನು ಯಾಚಿಸುವುದು ಮಾನಹೀನನ ಕಾರ್ಯವೆಂದು 
ಅವನಿಗೆ ಗೋಚರಿಸಿತು (ಕಾನೀಂ. 2೪) ; ಮಾನಹೀನಗೆ ಬೇರೆ ಮಾನಹಾನಿ 
ಆಗಂವುದಂಂಟೇ ? (ಗಾರಿ - [ಸ೨.] 

ಮಾನಾಂಗುಲ (ನಾ). [ಶಿಲ್ಹಶಾ] ದೇವತಾಪ್ರತಿಮೆಗಳನ್ನು ಕಡೆಯು 
ವಾಗ ದೇಹದ ಪ್ರಮಾಣವನ್ನು ನಿರ್ಣಯಿಸುವ ಒಂದು ಅಳತೆ: 
ಮಾನಾಂಗುಲ, ಮಾತ್ರಾಂಗುಲ; ದೇಹಲಬ್ಧಾಂಗುಲವೆಂಬ ಅಳತೆಗಳಿಂದ 
ಪಂಚತಾಲ, ನವತಾಲಾದಿ ವಿವೇಚನೆಯಿಂದ ಮೂರ್ತಿಗಳನ್ನು ರಚಿಸುವ 
ವಿಧಾನಗಳನ್ನೂ . . . ಶಿಲ್ಪಶಾಸ್ತ್ರ ಮತ್ತು ಆಗಮಶಾಸ್ತ್ರಗಳು ತಿಳಿಸು 
ತ್ತವೆ (ಉಕದ 60). [5o.] 

ಮಾನಾಗ (ನಾ). ದೊಡ್ಡ ನಾಗರಹಾವು : ಭೂನುಗಗಮಮ ಮಾನಾಗಗಳ 
ಸಂಗತಿಯೆ ? (ಕೈಕೆ: ೪-೩): [ಮ್ಮಾ ನಾಗ./ಸೆಂ. ಮಹಾನಾಗ] 

ಮಾನಾನ್ವಿತ (ನಾ). ಗೌರವದಿಂದ ಕೂಡಿರುವವನು : ಘಾನಾಸ್ವಿತಂ 
ಮೇಷಜಂ 1೫88. ೦೭೧೦). [ಸಂ.] 

ಮಾನಾವಿ. ಮಹನವಮಿ, ವಹಾನಾವಿ. ಮಾನವಮಿ. ಮಾನೋಮಿ 
(ನಾ). ೧. ಆಶ ಕಯುಜ ಶುದ್ಧನವಮಿ ಮತ್ತ ಅಂದು ಆಚರಿಸುವ 
ಹಬ್ಬ : ಕನ್ನಡಕ್ಕೆ -ಮಾಸಾವಂತಂ, ಮಾಲಕುವಿಂ, ಮಾನಕೆಮಿ (ಕಮರ. 0೭೩ 
ಶ್ರಲೂಲ್ಯ- ವಿ. (ಆಲಂ) ಶಿಕ್ಷೆ; ದಂಡನೆ : ಓಷಳೆ ಕೂರ್ಮೆಗೆಟ್ಟೆನಗೆ ನೀನೇ 
ನಾನುಮೊಂದೇವಮಂ ಮನದೊಳ' ಮಾಡಿದೊಡಂದೆ ದೀವಳಿಗೆಯಂ ಮಾನಾ 
ಮಿಯಂ ಮಸಡೆನೇ (ಕಂಕಣ: ೪-೯4). ಮಹನವಮಿ : ೩. ಅಂತ್ಯ; ನಾಶ: 
ಅರಮನೆಯೊಳಗೆ ಪಸರಿಸಿತತುಳಶೋಕಡ ಜಲಧಿ ಭೂಪೂಲಕನ ಸೈರಣೆ 
ಗಾಯ ಮಹನವಮಿ (೪ವ್ಮಕ್ರೋ- ೩). p ಇದು ಛಂದಸ್ಸಿಗಾಗಿ 
ಮಾಡಿಕೊಂಡ ರೂಪವಿರಬಹುದು. ಮಹಾನಾವಿ : ೪. ದೊಡ್ಡ 
ಹಬ್ಬ : ರೇವಣ' ಮೂಡಣ ಬಟ್ಟಯೊಳ್‌ .ಳೆನಾಗಸೆಟ್ಟಿಯ “ಕೊಂದಪಗೆ. 
ಸಂಣನಾಕಾನೆಂಬ.. ಬೇಡನನಿಣೌದುದೆ. ಮಹಾನಾವಿಯಾಗೆ (೫. 21. 
೫೩-೦೭; 30009). ಮಾನದಮಿ : .೧. ಮಾನವಮಿಯ ಹಬ್ಬದ 
ದಿನದಿ ಬಾಲಕರೆಮ್ಮಯ ಪೂಬನದಿ ಆಡಲು ಬಂದು ನುಡಿದರು. 1040, 
09-88) ; ಇವರು ಕೂಲಿಮಠದಲ್ಲಿ ಇರುವವರೆಗೆ ಮಾನವಮಿ ಹಬ್ಬ ಬಹಳ 
ಚೆನ್ನಾಗಿ ನಡೆಯುತ್ತಿತ್ತಂತೆ (ನನ್ನೂ, 003). ಮಾನೋಮಿ:' ೧: 
ಮಾನೋವಿಂಯಂಕ್ಕವದೊಳಿಂದೀ ನಿಮ್ಮಡಿಯೋಲಗಕ್ಕೆ ಬಂದರಸರವೋಲ್‌ 
ಮಾನಾಂಕನುಮೆಯ್ತರೆ ತತ್ಸೇನೆಯೆನಲ್‌. ಮೆಜಿಕಿದುದಮದು ಪಲವೆಲೆ 
ವೆಣ್ಗಳ್‌ (3೪೦ ೩-0೬೪)- 

ಮೊನೋಮಿಯ ದಿಬ್ಬ - ಹಂಪೆಯಲ್ಲಿ ಆಯುಧಪೂಜೆಯನ್ನು 

ಮಾಡುತ್ತಿದ್ದ ಒಂದು ಸ್ಥಳ: ಕ್ಷಾತ್ರವೃತ್ತಿಯ 'ವೀರದೃಶ್ಯಗಳು 
ನಡೆಯುತ್ತಿದ್ದ (ಮಹಾನವವಿ) ಮಾನೋಮಿಯ ದಿಬ್ಬ ಈಗಲೂ 
ಮೂಕಮಾತುಗಳಿಂದ ಆ ಗತವೈಭವವನ್ನು ಬಿಶ್ಚರಿಸುವ ' 'ಪಳವಾನಿಸ* 
ದಂತಿವೆ (ಕಾಶ್ಮ, ೧೭). [55ಸಂ. ಮಹಾನವಮಿ] 


೩೬೦೭೧ 


ಮಾನಿತ 


ಮಾನಾಯ (ನಾ). ಧಾನ್ಯ ಅಳೆಯುವವನಿಗೆ ಕೊಡುವ ಧಾನ್ಮರೂಪದ 
ಕೂಲಿ; ಪಡಿ: . ಊರಲ್ಲಿ ಚಾವಡಿಯ ಕಾವಲ್ಲಾರರು, ನೀರುಗಂಟಿ, 
ದೀವಟಿಗೆಯವ. ಸ್ವಾಮಿಯದವರು . .-. ಕಥೈಬಂಟಮು. ಅವರು,ಇದರು 
ಎಲ್ಲಾರ್ಗೂವೆ, ಸೇನಾಯಮುದ್ರೆ, ಕಡತದ ಕಾಣಿಕೆ, ಮಾನಾಯ, 
ಹೊರೆಹೊರೆ: ತೆನೆಹುಲ್ಲು. ಕಣದಲ್ಲಿ ಕೊಳಗಕೊಳಗ ದವಸ. ... ಸಲ್ಲಿಸಿ 
ಕೊಳ್ಳುತ್ತಾರೆ (54. ೦೫5-3,)-. [ಸಂ.] 

ಮಾನಿ, (ನಾ). ಒಂದು ಅಳತೆ: ಮೋಡಶಿಕೆ ಕುಡುಬ ಪ್ರಸ್ಥ ಆಢಕ 
ದ್ರೋಣ ಮಾನಿ ಖಾರಿಗಳಿವು ಚತುರ್ಗುಣಿತಂಗಳು ಇವು ಮೊದಲಾದುವು 
ಮಾನಪ್ರಮಾಣಮಕ್ಕುಂ (ಸಾರ. ೯೪)- [ಸಂ ಮಾನ 

19|ಮಾನ್ಶಿ (ನಾ). ದುನವಾಗಿ ನೀಡಿದ ಭೂಮಿ ; ಉಂಬಳಿ: ಹಿರಿಯ 
ಕೆಟ್‌ಯ ಕೆಳೆಗೆ ಗರ್ದೆ ಸಲಗೆ ೩ ಮಾನಿಯಲು ಗರ್ಜೆ ಸಲಗೆ ೩ (ಎ೪. ೫1೫. 
ಕುರುಕೂ, 33-93 ; 2151); ಹಿರಿಯೂರೊಡೆಯೆರ ಮೊದಲ ಹಸುಗೆ ಕೊಡೆ 
ಯಾಲವಲ್ಲಿ ಮಾನಿಯೊಳಗೆ ಕೆಂಗಾಡು ಮತ್ರರೊಂಭೆತ್ರೂ (48. 15-1; 
೩೩-೪3; 1215); ಯಾ ಉಭೆಯಗ್ರುಮಗಳ ಮಧ್ಯದಲ್ಲಿ ಯಿರುವ 
ಅಗಚಗದ್ದೆಮಾನಿಯಲ್ಲಿ ಮಠಾ ಕಟ್ಟಿಶಿ (ಎ೪. ೪, ಶಾಸಸ- ೦೬-0೬ ; 174). 
'ವಂಸ್ಗೆಯ' ಪರಾ: ೧೭ಸಂ. ಮಾನ್ಯ) 

ಮಾನ್ಶಿ (ನಾ). ಗೌರವಯಬಕ್ತನಾದವನು ; ಮಾನವಂತ ; ಮರ್ಯಾ 
ದಸ್ಮ : ಅಲ್ಲಿಂ ಮುನ್ನ ಮಾನಿಗಳರಸಂ ನಂಬಿಯೆಣ್ಣನಿಂಬಆ್‌ವ 
ಮಂತ್ರಿಯಪ್ಪ ತುಂಬುರನಂ ಕರೆದು (ಸಂರ: 0೨-3) ; ಅವರನು ಕರೆದನು 
ತತ್ವಜ್ಞಾನಿ ಸೈರಣೆ ಸಮತಾಭಾವದ ಮಾನಿ (1684. ೦೦-೨). 

[ಸಂ. ಮಾನಿರ] 

ಮಾನ್ಮಿ 'ಮಾನುವೆ' ನೋ. 

ಮಾನಿಕಪ್ಪ (ನಾ). ಮಾನ್ಯವಾಗಿ ಕೊಟ್ಟಿ ಕಾಣಿಕೆ: [ಜೊಂ]ಮಂಣ 
ಒಡೆಯರೆ ನಿರೂಪೆದಿಂ ದೇವರಾಯಬಡೆಯರ ಅನೆವೇರಿಯದ ಉಭಯ 
ಮಾರ್ಗ್ಗದ ಸುಂಕದ ಮಾನಿಕಪ್ಪ ಮೂಗವಾಡಿಯ ಪುರದ ದ 
ನಾಯನಾರದೇವರಿಗೆ ಸ್ಥಳ ಕಪ್ಪವ ೫ ೪ ಜೊಂಮಣಒಡೆಯರು 
ವಿಜಯನಗರಕ್ಕೆ ಬಿಜಯಮಾಡುವಾಗ ದಣುಯಕ 'ಕೊಟ್ಟ ಪಾಗ ಚಿಕೂರು ಆ 
ದೇವರಿಗೆ ಯೆರಡು (39೩3. 1x -11. ೪೨6-೦೨ ; 3408). [ಮಾನ್ಶಿ ,_ಕಪ್ಪ್ಯ) 

ಮಾನಿಕೆ (ನಾ). ಹಿರಿಮೆ ;. ಘನತೆ: ನೀವೆಲ್ಲ ಮಾತೃಕೆಯರ ಯೋನಿ 
ಯೊಳ್‌ ಪೊಜಮುಟ್ಟು ಬರುತೆ ಸೂನಿತವಸನದಿಂದೇಕೆ ಬಂದಪವಹ ಮಾನಿಕೆ 
ಗಳ ನೋಡಿದಪಿರಿ (ತೋಶತ- ೩-3). [ಮಾನ -- ಇಕೆ] 

ಮಾನಿಗೆ "ಮಾನಗೆ' ನೋ. 

ಮಾನಿತ (ಗು). ೧. ಗೌರವಕ್ಕೆ ಪಾತ್ರವಾಗಿರುವ ; ಪೂಜ್ಮವಾಗಿರುವ: 
ಮಾನಿತತಶ್ವಾರ್ಥಶ್ರದ್ಧಾನದಿನಾ/. ಸೂರ್ಸುಮಿತ್ರಮುನಿಪತಿಗವಧಿಜ್ಞಾನಂ 
ತೊಟ್ಟನೆ ಪುಟ್ಟಿದುದು (19ರ: ೩-೪೭); ಮಾನಿತಗುಣತತ್ವೆಪರಿ 
ಜ್ಞಾನಮೆ ತಾಂ ಬೋಧಿತತ್ವಮೆಂಬುದು (85. 0೪೩-೦) ; ಮಾನಿತೋ 
ತ್ರಮಭಕ್ತಿನಿಷ್ಮಾ ನೂನಮಾನಸನಂ ಭವತೃತಿಮಾನವಪ್ಪ  ಸುಪುತ್ರನಂ 
ಕೊಟ್ಟೆನ್ನನುದ್ಮರಿಸು (og 3-0). (ನಾ)- ಶಿ ಗೌರವಕ್ಕೆ ಪಾತ್ರ 
ವಾದುದು. - ಅರ್ಹವಾದುದು : ನಾನಾರ್ಥಮೇಕರೊಪಾಧೀಷೆವಚೋ 
ರಚಿತಮಪ್ಪೊಡಕ್ಕುಂ ಶ್ಲೇಷೆಂ ಮಾನಿತಮಳಂಕ್ರಿಯಾನುವಿಧಾನಂ ಮತ್ತಿಂತು 
ತದುಪಲಕ್ಷ |ವಿಕಲ್ಬಂ (129: ೩-0೦6) ; ಮಾನಿತಮಪ್ಪ ಮಾನಸಿಕೆ 
ಮೆಂಯ್ಯೊಳೆ ಕೂಡಿರೆ ಧಾತ್ರನೆಂದೆನಲ್‌ ತಾನೆಸೆದಿರ್ದ ಮಾನಿನಿಯರಂ ... , 
ಹೀನರೆನಿಷ್ಚಿವಂದಿರೊಳೆ ಕೂಡಿ ವಿದೇಕವಿಹೀನನಾಗಿ ಚಿಃ ಮಾನವಿದೂರ 
ನಕ್ಕಟಜನೆ೦ದಭಿಧಂನಮನಾಂತನಾಗದೇ (ಕೀಖಪು. ೩-068) ; ಗಂರುಕೃತಂ, 
ಮಾನಿತಂ, ಪೂಜಿತಂ ಶಾನೆಲ್ಲ (£೫2: 3-೩09). ೩. ಗೌರವಾನ್ವಿತ 
ವ್ಯಕ್ತಿ; ಮಂರ್ಚಾದಸ್ಥೆ. ೫೦.) 


ಮಾನಿನಿ 


ಮಾನಿನಿ (ನು). ೧. ಅತ್ಮಗೌರವವುಳ್ಳವಳು ; ಸ್ವಾಭಿಮಾನಿಯಾದ 
ಹೆಂಗಸು. ೨. ಹೆಂಗಸು; ಸ್ತ್ರೀ: ಮಲ್ಲಿಗೆಯಂ ನಗೆಯಿಂ ಕರಪಲ್ಲವ 
ದಿಂದರುಣಸರಸಿರುಹಮಂ . ತೋರ್ಪರೀ ಸಲ್ಲಲಿತಾಂಗದ ಲತಾಂಗಿ 
ಯರ್‌ ಮಾನಿನಿಯರ್‌ (3೧0. 3-೨೪) ; ಧರತಭೂಮಿ , , . ಯಾರನ್ನು 
ಉಚ್ವಾಸನದ ಮೇಲೆ ಕುಳ್ಳಿರಿಸಬೇಕೋ ಆ ಮಾನಿನಿಯರು ಅನೇಕಂದ್ದ್ಹಾರೆ. 
(ಕರುಣ. ೬೪). ೩. ಹೆಂಡತಿ: ಮಡದಿ; ಪಶ್ನಿ : ಮಾನಿನಿನಾಲ್ಕುಂ 
ನಿಯಮವಿಧಾನದ, ಬಬಃಸಂದು ನಿಟ್ಟೆಯಿ೦ ಚರಿಯಿಸಿ ಸಂತಾನಾರ್ಥಮೆನೆ 
ಚತುರ್ವಿಧದ್ದಾನದ್ಯಸನಡೊಳೆ ದಿವಸಮಂ ನಡೆಯಿಸುವಳ್‌ (ಮಲ್ಲಪು- ೪): 
ಕುಳ್ಳಿರ್ದನು ಮಹೀಪತಿ ಮಾನಿನಿಯ ಮಲಗಿ (ಕರಾಳ. 9೬-೧೦) ; ಸಾನೇ 
ದಿ ನಿನ್ನಯ ವರರೂಪದನೂನಲಸಚ್ಚಿತ್ರಂ ಬರೆದೆನ್ನಯ ಮಾನಿ 
ಯಿಂದಾಕೆಯ ಬಳಿಗಟ್ಟೆದೆನತಿಸಂತೋಷದೊಳು. (2ಯಣ. ೬-೭೪), 
೪. ಪ್ರಿಯನ ಅವಿನಯವರ್ತನೆಯಿಂದ ಕುಪಿತಳಾಗಿ ಅವನಿಂದ 
ದೂರವಿರಲು ಬಯಸುವವಳು : ಪ್ರಣಯಕೋಷವುಳ್ಳ ಹೆಂಗಸು, 
[ಸಂ. ಮಾನಿನೀ ) 
ಮಾನಿಭದ್ರಗೌಡ (ನಾ). ಒಬ್ಬಾತನ ಹೆಸರು: ತಂನ ಅನುಜ ಮಾನಿ 
ಭದ್ರಗೌಡರ ಮಕ್ಕಳು (ಎಳ. 111. ಶಿನರೊ. ೦೦೪-0೪: 
[ ಮಾನಿಭದ್ಮ್ಯ 
ಮಾನಿಷ್ಠ (ನಾ). ಮರ್ಯಾದಸ್ಥ ; ಮಾನವಂತ ; ಮಾನಕ ಮಾನಿಷ್ಠ 
ರಂಜ ಹಿಂಜರಿದರೆ , - . ತನಗೆಯೆ ಅಂಜಿ ಹಿಂಜರಿದರು ಭಾಪುರೆ ಎಂ: 
ಮೆರೆವನು ಖೋಡಿ (ಇಕಾಶ. (9-8) : ಅದು ಮಾನಿಷ್ಯರ ಮನೆಯೊಳಗೆ 
ಬರಲು ತಕ್ಕೆ ಮರ್ಯಾದೆಯನ್ನು ಕಲಿತಿಲ್ಲ (೧ರ. 0. 050). [ಸಂ.] 
ಮಾನಿಷ್ಕೆ (ನಾ). ಆತ್ಮಗೌರವವುಳ್ಳವಳು; ಸ್ವಾಭಿಮಾನಿ : ಮಾನಿಷ್ಕೆ 
ಯಾದ ಶಕುಂತಲೆಗೆ ಇದರಿಂದ ತುಂಬ ಅವಮಾನವಾಯಿತಂ. (ಕತಾ. ೩೯): 
ಸರೋಜ ಬಹಳ ಮಾನಿಷ್ಠೆ (ತುಹಾಗ- ೬). [ಮಾನಿಷ್ಠ + ವ] 
ಮಾನಿಸ್ಕ " ಮಾನುಸ ' ನೋ. 
ಮಾನಿಸ್ಕ (ನಾ). ಮನಸ್ಸು ; ಚಿತ್ತ; 
[ಮಾನಸ] 
ಮಾನಿಸಗಳ್ಳಿ (ನಾ). ಮನಸ್ಸಿನಲ್ಲಿ ವಂಚನೆಯುಳ್ಳವಳು ; ನಳನಳಿಸುವ 
ತೋಳುಗಳಿಂದ ಪತಿಯನಾಲಿಂಗಿಸಿ ಮನದ ನೇಹದಲ್ಲಿ ಜಾರಪುರುಷ; ನ್ನು 
ಬಿಗಿಯಪ್ತಿದ *ಮಾನಿಸಗಳ್ಳಿ'ಯ ಜಾರೆಯ : ಆಟ | 
ಶ್ರಶ್ನಾರಕ)- [ಮಾನಿಸ್ಮ -. ಕಳ್ಳಿ] 
ಮಾನಿಸಗಳ್ಳೆ (ನಾ). ಎ ಮಾನಿಸಗಳ್ಳಿ ; ಕಂಗಳೊಲ್ಲೊ: ಬೃನ ಕರೆವಳು ಮನ 
ವಲ್ಲೊಬ್ಬನ ನೆರೆವಳು ಕೊಡಲಸಂಗಮದೇವ ಕೇಳಯ್ಯಾ ಮಾನಸಗಳ್ಳೆಯ 
ನಂಬದಿರಯ್ಕಾ (ಏಸನ- 0೦೦). [ಮಾನಿಸ್ಮ _. ಕಳ್ಳೈ] 
ಮಾನಿಸದೇರ 'ಮಾನಸದೇರ' ನೋ. 
ಮಾನಿಸವಾಟತ್‌ 'ಮಾನಸವಾಟು" ನೋ. 
ಮಾನಿಸ್ಕು `ಮಾಣಿಸು' ನೋ. ಲ 
ಮಾನಿಸ್ಕು (ಕ್ರಿ). ೧: ಗೌರವಿಸು ; ಆದರಿಶು ; ಸತ್ಯರಿಸು ; ಭೂಸುರರ 
ಮಾನಿ(ಣಕಾಂ. ಮನ್ನಿ]ಸು ದೇಶಮಂ ನೋಡಿ ಪಾಲಿಸು, (ಶತಕ 6-36) ನ 
ನಡೆಯಿ ಮನೆಗೆಂದವರ ಕೈಗಳ ಒಡದು ತಂದನು ತನ್ನ ಭವನಕೆ ತಡದಿರದೆ 
ಮಧುಪರ್ಕವಿಷ್ಟೆರದಿಂದ. ಮಾನಿಸಿದ (ಹರತ. ೫). ೨. ಒಪ್ಪು; 
ಅಂಗೀಕರಿಸು : ಸಾಮಾಜಿಕಪ್ಪ ಶ್ರೈಪಂಚದಲ್ಲಿ ಅವರು ಬೋಧಿಸಿದ ಸುಧಾರಣೆ 
ಗಳು ಎಲ್ಲರೂ ಮಾನಿಸತಕ್ಕುವೇ ಆಗಿವೆ (ಕಾರದ. ಟಂ). ೩. ಹೊಂದಿ 
ಕೊಳ್ಳು, ` ಒಗ್ಗು 2 ವಿಶೇಷವಾಗಿ ಹೆಂಗಸರಿಗೆ ಘಟ್ಟದ ಕೆಳಗಿನ ಹವೆಯು 
ಬಹು ಚನ್ನಾಗಿ ಮಾನಿಸುತ್ತೆದೆ. (ಕಣಾಗೆ: 33): ಬೆಳಗಾವಿಯ ಹವೆಯಂ 
ಯೊರೋಪಿಯನ್‌ಜನೆರಿಗೆ ವೊಳಿತಾಗಿ ಮಾನಿಸುವವರಿಂದ . . . ಇಲ್ಲಿ 


"ಮಾನಿಸಗಳ್ಳಿ ` 


ಪರಾ. 


(CO 


೭೦೭೨ 


10 


36 


48 


ಮಾನುಷ್ಕ 


ಮನೆ ಮಾಡಿದ್ದಾರೆ (ರಗೆ. ೪೧). ೪. ಅಳತೆ ಮಾಡು: ಅಳೆ ; (s)- 
೫. (ಮತ್ತೊಬ್ಬರೊಡನೈೆ) ಯೋಚಿಸು: ಸಮಾಲೋಚಿಸು : 
ಮಾನಾಪಮಾನವನು ಜ್ಞಾನ ತನಗಾದುದನು ಮೌ ಖು ಒಲಿದರತಿ 
ಸುಖವ ಪರರಲ್ಲಿ ಮಾನಿಸುವನೆಗ್ಗೆ (೯೭-೧೩೫೪). ಓ. ಗಣನೆಗೆ 
ತರು; ಲಕ್ಷಿಸು: ಲೆಕ್ಕಿಸು : ಮಾನಿನಿಯರುಪಭೋಗಕಾಲವ ಮಾನಿಸರು 
[ಮಾನ 4 -ಇಸ್ಕು] 


ಘನಕಾಮುಕರು (ಕುವ್ರ್ಯಾಕ. ೭೦೨- ೬-೩೪). 
ಮಾನಿಸೆ `ಮಾನಸೆ' ನೋ. 
ಮಾನೀಶ `ಮಾನುಸ' ನೋ. 
ಮಾನು (ನಾ). ಒಂದು ಬಗೆಯ ಭೂಮಿ (೨): ಕೆರೆ ದಾರಿ ಮಾನು 
ಮರಡುವರು ಯೇನುವಳ್ಳದ್ದನ್ನು ಸ್ವಾಮ್ಯವನ್ನು ಗಂಡಿಗೆ ಮೂಲಿ 
ಹೆಣ್ಣಿಗೆ ಕಂನ್ಯೂದಾನೆವಾಗಿ ಸುಖದಿಂ ಭೋಗಿಸುವಂತಾಗಿ [CN 60. ೦೯೩೪. 
೨೫-೨೦ 5 1394) ; ತ೦ದು ದಾನಮೂಲಕೆ ಸಲುವ ಭೂಮಿಮಾನುಗಾಣನು 
ಆ ವಿಷ್ಣುಭಟ್ಟರಿಗೆ . - - ನಿಧಿ ನಿಕ್ಷೇಪ ಜಲಪಾಷಾಣ ಅಕ್ಷೀಣಿ ಆಗಾಮಿ 
ಸಿದ್ಧಸಾಧ್ಮಅಷ್ಟಭೋಗತೇಜಸ್ವಾದ್ಯುಸಹಿತವಾಗಿ ಲ ೪2, 


ಕೃಂಗೇರಿ- ೨೩-೦೦: 1409). [ಆ ಮಾನ್ಯ 3] 
ಮಾನುವೆ, ಮಾನ್ಶಿ (ನ್ಯ). ಒಂದು ಬಗೆಯ ಹುಲ್ಲು: “ಜಾನುವೆ 
[೫೨ ಮಾನವ. ಮಾಣವೆ: ಮಾಣುವೆ] ಸಿತೆಯೆನಿಕ್ಕು (ಮೂಸಾ, ಸ). 


ಮಾನ್ಮಿ : ಎತ್ತುಗಳು ಕಾವಲಿನಲ್ಲಿ ತಲೆ ಎಟ್ಟಿ ಮಾನಿಹುಲ್ಲು ಮೇಯುತ್ತಿರು 

ವಾಗ ಅವುಗಳನ್ನೇ ಪ್ರೇಕ್ಷಕರೆಂದು ಭಾವಿಸಿ ಕುಣಿಯುತ್ತಿದ್ದ 

[21 

ಮಾನುಷ (ಗು). ೧. ಮನುಷ್ಯನಿಗೆ. ಸಂಬಂಧಿಸಿದ. (ನಾ). ಪಿ. 
ಮನುಷ್ಯ; ಮಾನವ : “ಮನುಷ್ಯಃ ಮಾನುಷಃ- ಮರ್ತ್ಯಃ . . . 
ಪೂರುಷಃ, ವಿಟ್‌ ಈ ೧೨ ಮಾನಸರ್‌” (ಹಾಯು. 83-08೩); ಧರೆಗೆ 
ಮಾಯಾಗೂಢಮಾನುಜನಾಗಿ ಮೆಜಕಿದನು ಗೋಕುಲದಲ್ಲಿ ((ಛಗ, ೩-3-0೪). 
೩. ಮನುಷ್ಯನಿಂದ ಪಪಾಡಲು ಸಾಧ್ಯವಾದುದು.-ಶಕ್ಕವಾದುದು; 
ಮನುಷ್ಯಪ್ರಯತ್ನ : . ಮಾನುಷವನ್ನು ಮಿನಾರಿದುದಕ್ಕೆ ವೃಥೆ ಪಡ 
ಬಾರದು (ಅಗ್ರಶ- ೪೪). [ಸಂ.] 

ಮಾನುಷತ್ವ (ನಾ)- ಮನುಷ್ಯನಂತೆ ಇರುವಿಕೆ ; ಮನುಷ್ಯನಾಗಿರುವಿಕೆ : 
ಇನಿತೇಕೆ ಮಾನುಷತ್ವಮನೆನಸುಂ ನಟಿಯಿಸುವೆ ಕೃಷ್ಣ ' ಪೊಜಮೃಡು 
ಮಡುವಿಂ (8ಗರಿ. ೩-೪). [ಸಂ.] 

ಮಾನುಷಸಿದ್ಧಿ (ನಾ). ಷೃಪ್ರಯತ್ನದಿಂದ ಸಾಧಿಸಿದುದು : 
ದೇವಸಿದ್ಧಿ ಮಾನುಷಸಿದ್ಧಿ ಬೆ: ಅಜಿರಡುಂ ಸಿದ್ಧಿಯುಮಂ “ಪಾತ್ರ 
ಸಂಕ್ರಮಣದೊಳಿ್‌ ನೆಲ್‌ಯೆ ತೋಜ್‌ (ಕತಥೃ ೫-೩೦ ನ). [ಸೇ.] 

ಮಾನುಷಿ (ನಾ). ಮಾನವಸ್ತೀ: ನಿನು ಯಾರು ಸುದು ... 
ಯಕ್ಷಿಯೋ ಮಾನುಸಿಯೋ ? (ನಶಾ ೦). [ಸಂ. ಮಾನುಷ] 

ಮಾನುಪೋತ್ತರಗಿರಿ (ನಾ). . [ಚೈನ] ಮಧ್ಯಮೆಲೋಕದ ಒಂದು 
ಪರ್ವತ; 8 `'ಈ ಪರ್ವತವು ಪುಷ್ಕರದ್ವೀಪದ ನಟ್ಟನಡುವೆ 


(ನನ್ನೂರು, 
೩೦೪).- 


ವಃ 
ವಃ 


ಗೋಲಾಕಾರವಾಗಿರುತ್ತೆದೆ, ಈ ಪರ್ವತವನ್ನು ದಾಟಿ ವಿದ್ಯಾ 
ಧೆರರು ಮತ್ತು ಖುದ್ಧಿಪ್ರಾಪ್ರವಬನಿಗಳು ಹೋಗಲಾರರು. 


ಆದುದರಿಂದ ಇದಕ್ಕೆ ಮಾನುಷೋತ್ತೆರವೆಂಬ ಹೆಸರು” (60ಘ್ರ- 


ಶೈ230ರ8ಕ ಕಲ್ಮಕೋಕ) : ವಂದೇ ಪಂಚಸ್ರುಮಂದರಾದ್ರಿಪು  ವನಾಂತ 
ಭ್ರಾಜಿನಃ - - ಸೀಮನಿ ಮಾನುಷೊತ್ತರಗರಾ ಚತ್ವಾರಿಚತ್ವಾ! ರಿಚ 
(eo: 0೩-೩೭) . [ಸಂ.] 


ಮಾನುಷ್ಯ (ನಾ). ೧. ಮನುಷ್ಯಧರ್ಮ: ಮಾನವಸ್ವಭಾವ. ೨. 
ಮನುಷ್ಯ : ತಂಗಿ ಕೇಳಿವನನ್ನ ಪುಗನೊಂದಂಗದಿಂ ಮಾನುಷ್ಯಭವವೀತುಗೆ 
ನಿನ್ನೊಳು ಜನಿಸಲಾಯಿತು ಲೋಣಿತೂಗಿ (ಬಸಪ್ಪ. ೩-36). [೫] 


ಮಾನುಸ 


ಮಾನುಸ, ಮಾನಸ್ಕ, ಮಾನಿಸ್ನ, ಮಾನೀಶ (ನಾ). ೧. ಮನುಷ್ಯ; 
ಮಾನವ: ಮಾನಸ: ೧. ವುಂದಣ ಮಾನಸೆರಂ ಪಡಿಯಜರ್‌ 
ತೊಲಗಿಸುತ್ತಂ ಬರೆ ( ಕಕ್ಕಾರಾ, 60-೩) ೬ ಚಾಗದ ಭೋಗದಕ್ಕೆರದ 
ಗೇಯದ ಗೊಟ್ಟಿಯಲಂಪಿನಿಂಪಗಳ್ಳು ಗರೆಮಾದ ಮಾನಸರೆ ಮಾನಸರ್‌ 
(ಕಂಕಣ. ೪-೨೪) ; ಎಗ್ಗ ಮಾನಸರ ಕುಲಗುರುವೆಯಾಗಳಿ ನಂದ ನಿಲವಿನಿಂ 
ಭಹಕವಾಗು (ಕೂ). 30-3೬): ಮಾನಿಸ್ಮ : ೧. ಆವರ ಮಗಂ ತಿಪ್ಪಯ್ಮ 
ನೊಜಾ ಪದಿನೇಲನ್ಮಾನಿಸಂಬೆರಸಿ ಕಾಳೆಗದೊಲ್ಳತ್ತಲ್ಲಿ (ಎಳೆ. ಇ, 66 
ಇಂ; 930) ; ಮುರವಿರೋಧಿಯ ಬಲುಹ ಹೇಳಾ ಪಾರ್ಥನೆಂಬವನಾವ 
ಮೂನಿಸನು (ಕುಣ್ಮಳೆ- ೩-೬); ಜೀನಶಾಲೆಗಳಲ್ಲಲ್ಲಿ ಏನೆಂಬೆ ನೂತನವಡೆದಿಹು 
ವ್‌ ನೋಳ್ಪ ಮಾನಿಸರುಗಳ ಕಣ್ಮನಕೆ (ಕ052- 3-೬9): ೨. ಆಳು 
ಸೇವಕ, : ಶ್ರೀಮ(ಂಸ್ಮಹಾಪ್ರಧುನಂ ಮುದ್ದೆಯದಂಣಾಯುಕ್ಕರೆ 
ಮುನಿಸನು ಆಗಿ ಕಂಡುಕೂರ ಕೋಟೇಶ್ವರದೇವರಲ್ಲಿ ಆಚಂದ್ರಾರ್ಕವಾಗಿ ನಡೆ 
ಸುವ ಧರ್ಮ್ಮದ ಕಟ್ಟಳೆ (೫*೩- 1೫-51, ೪೭-೨೯; 1377); ಮಾನಿಸಭ ಕಳು. 
ಹಿದರೆ ಸಾಲದೆ (ವ್ಮಾತ- ೪-೬): ಮಾನೀಶ : ೧. ನೀನೀಶನೀಯದೆ ಮಾನೀಶ 
ನೀವನೆ (ರೇಠಾಶ- ೦-೬೬); ಈಶತ್ವವಲ್ಲಪಲೆ ಈಶ್ವರನು ಎನಿಸಿಹನೆ ಈಶ 
ನಾನೀರನೆನಬೇಡ ಜಗದಿ ಮಾನೀಶನೇ ಈಶ (ಸರೇಣ್ಣ- ೦3೨3)» p ಇದರ 
ಪ್ರಾಸಕ್ಕಾಗಿ ಮಾಡಿಕೊಂಡಿರುವ ರೂಪ- 
ಮಾನುಸಗರಿಡ ೬. ಒಂದು ಬಿರುದು : ಬಲ್ವಡೆಸುಶೂ)ದ್ರೆಕನ್‌ 
ಕಟ್ಟಾಳ್ಮಾನುಸಗಣ್ಣ' “ಮನ್ನವಬಣ್ಣನಂ ಬೀಟ್‌ಮೋಂ ವೆಡೆಯಂ 
ಬೆ[ಳ)ಪ ಬಿರುದಪ್ಪವರ ಬಿರುದನೊಡ್ಡಟೌವೊರ್ನ (೪3. XY, ora; 
ಸು 865). [ಇ್ರಾ. ಮಾಣುಸೆ. / ಸಂ. ಮಾನುಷ] 
ಮಾನೆ (ನಾ). ಮೇಲ್ಪಂಕ್ತಿ; ನಕಲು; ಮಾದರಿ : ಇವಲ್ಲದೆ 'ಮಾನೆ” 
ಗಳನ್ನು: ಬರೆಯುವುದಕ್ಕೆ. ಒಣಗಿದ ಎಕ್ಕದೆಲೆಗಳನ್ನು ಉಪಯೋಗಿಸುವರು 
(ಹಣಾ. ೪)-: "ಮಾನೆಪುಸ್ತಕ' ಪರಾ. [2] 
ಮಾನಿತಿದ್ದು ಕಿ ಮೇಲ್ಪಂಕ್ತಿಯನ್ನು ಅನುಸರಿಸಿ ಬರೆ;.ತಿದ್ದು 2 
(8)... [ಮಾನೆ + ತಿದ್ದು (ಇತಿರ್ದು)] 
ಮಾನಿಪುಸ್ತಕ (ನಾ). “(ಬರಹ ಶಲಿತುಕೊಳ್ಳುವವರುು, . ಮೇಲ್ಪಂಕ್ತಿ 
ನೋಡಿಕೊಂಡು ಬರೆಯುವ ಪುಸ್ತಕ : ಮೇಲ್ಬಂಕ್ತಿಪುಸ್ರಕ ; ಮಾನೆ 
ಪ್ರಸ್ತಕ” (copy book ಇಂ10)- [ಮಾನೆ -(- ಪಸ್ತಕ] 
ಮಾನೋನ್ನತ (ಗು). ೧. ಹಿರಿದಾದ ಗೌರವದಿಂದ ಕೂಡಿದ : 
ಮಹಾಮಾತ್ಯಪದೀ ವಿಂಜಮಾನಮಾನೋನ್ನತಪ್ರಭುಮಂತ್ರೋತ್ಸಾಹ 
ಶಕ್ತಿಕ್ರಯಸಂಪನ್ಮರಪ್ಪ ಶ್ರೀಮತ್‌ ಪೆರ್ಜ್ಜುಂಕದ ಪೆರ್ಗಡೆ ವಾವಣಯ್ಯಂಗಳ 
ಬೆಸದೆ (ಇಂ. ೫%. ೩$೪; 1063)- (ನಾ). ೨. ಹಿರಿದಾದ ಗೌರವ 
ದಿಂದ ಕೂಡಿದವನು ; ಶ್ರೇಷ್ಠವ್ಯಕ್ತಿ: ನಿನ್ನ ಮಡಗೂಬಕ್ನಿಲಂ ಮಾನೋ 
ನೃತ ನೀನೀಯೆ ಬಂದುದೆನಗೆ (60 ಪು: ೪-೦೪); ಮಾನೋನ್ನತ ನಿರವದ್ಯ 
ಕುಲೀನೆ ಮಹಾಪುರುಷ ಪರಥನಂಗಳ ದತ್ತಾದಾನಂಗಳ್‌ ನಿನಗಾಗವು 
(mci. ೩-೭೭). [ed] 
ಮಾನೋನ್ನತಿ (ನಾ). ಹಿರಿದಾದ:ಗೌರವ : ಮಾನೋನ್ನತಿ ವರ್ಧಮಾನ 
ಮಮಳಜ್ಞಾನೋದಯಂ ವರ್ಧಮಾನಂ . . . ಎನಲ್‌ ತಾಂ. ಡೊರೆ ವರ್ಧ 
ಮಾನಮುನಿಯೊಳ್‌ ಶ್ರೀವರ್ಧಮಾನಾಹ್ವಯಂ. (ಸುಳು: 0-28). [ಸಂ.]. 
ಮಾನೋಮಿ "ಮಾನಾಮಿ' ನೋ. 
ಮಾನ್ಗರಿ? (ನಾ). ಮಾವಿನ ಎಲೆಯಾಕಾರದ ಧ್ವಜ (?) : ಮಾನ್ಮರಿ 
ಭಾರಿ ನಗಾರಿ ಮೇಕುಮಂಗುಲಿಪೆ. ಸೆರುಂತ ಸತ್ತಿಗೆ ನಿಶಿನೆಯು, , . 
ಶಂಖ ಸುಚರ್ರವು. ರಾಜರಾಜನಿಂದಲಿ ಪಡೆದಾಶ, ಘಂಟೆಯ ನರೇಶ್ವರ 


(ಬಳನಂ.0-03೬)-[ಅ ಇದು “ವತಾಂಸರಿ" ಎಂಬುದರ ಅಪಲಿಖತವಿರಬಹುಧು] | 4 


ಮಾನ್ಯ (ಗು). ೧. ಗೌರವಕ್ಕೆ ತಕ್ಕ: ಮನ್ನಣೆಗೆ ಯೋಗ್ಯವಾದ : 


೭೦೭೩ 


ಮಾನ್ಯಕಾಜ 


ನಾನಾಮಾನ್ಯಜನಾಂತರಂಗನಿಹಿತಾನಂದೋದಯಂ . . , ಪಾಲಿಸಿದಂ ಮಹೀ 
ವಲಯಮಂ ಸಂಸಾರಸಾರೋದಯೆಂ (ಫು. 6-೬0- ೨. ಹೊಂದ 
ತಕ್ಕ : ಒಪ್ಪತಕ್ಕ. (ನಾ). ೩. ಮನ್ನಣೆ? ಗೌರವ: ಮನೆಯ 
ಜಾಮುತೃವಿಗೆ . , . ಅನುದಿನವು ಗಳಹುವ ಪಾಪಿಗುಂಟೇ ಮಾನ್ಯ (೫8೫. 
08-೩೦): ೪:  ಗೌರವಯುಕ್ತವಾದುದು ; ಮನ್ನಣೆಗೆ ಪಾತ್ರ 
ವಾದುಹು : 'ತನೆಗೆ ತಂಡಿ ಬೋಧಿಸಿದ ವರಸನಾತನಧೆರ್ನುವೇ ಮಾನ್ಯವೆಂದ 
ದನ: ಧರಿಸಿ ತಲೆಯಲ್ಲಿ (ಕುಪು- 68-); ರುಜಾಜ್ಞಿಯಖ ಸರ್ವಥು ಮಾನ್ಯವೇ 
ಆದರೂ ಮಾಡಬಾರದ ಆಜ್ಞೆಯನ್ನು ಮಾಡಿದರೆ ಅದಕ್ಕೆ ಕಟ್ಟುಬೀಳುವು 
ದೆಂತು ? (ನುಕಾಣ. ೨). ೫. ಗೌರವಯಂಕ್ತೆನಾದವನು ; ಪೂಜ್ಯ 
ನಾದವನು : “ಮಾನ್ಯಂ ಪ್ರಕೃಷ್ಟಂ" (ನತ್ತುಕೋ- 6೦೦-0೪ ಸದಿಗೆಟ್ಟನ್ನ 
ವದೂಟವೇ ಕುಜನರೊಳ್‌ ಕೂಡಿರ್ಪದಂ .ಮಾನ್ಕನೇ (ಸೋಮೇಕ.. ೨೨); 
ನೀವು ಮಾನ್ಯರು ನಿಮ್ಮ ದಾಸಿ ಮಹಾವಿಗಡೆ (04. 28-೬೬) ; ಮಾನ್ಯರೆ 
ಮಾನ್ಯರ ಹಿರಿವೆಂಯನರಿವರು - ಅರರಿಯರಂ : ನೀಚಲಾದವರು' ಓತ. 
338-3). ೬. ಇನಾಮು ; ಬಹುಮಾನ ; ` ಉಡುಗೊರೆ ; ಇತರರು 
ಐದುರೂಪಾಯಿ ಸಂಬಳ ಕೊಡುವ ಕಡೆ, ನಾನು ಎಂಟುರೂಪಾಯಿ 
ಕೊಡುತ್ತೇನೆ - »'. ಹಬ್ಬ ಹುಣ್ಣಿಮೆ ಅಂದರೆ ಅದಕ್ಕಾಗಿ ಬೇರೆ ತಸ್ತೀಕು 
ಕೊಡುತ್ತೇವೆ. ಅವರಿಗೆ ಮಾನ್ಯಗಳು ಇವೆ (ಬೂ. 0೪೪): ೭: ದಾನವಾಗಿ 
ನೀಡಿದ ಭೂಮಿ ; ಉಂಬಳಿ : ಅಯ್ಕಕಬ್ಬೆ ತಮ್ಮ ಮಾಕ್ಕಜೊಳಗೆ 
ಮಟ್ಮಶ)ಕ್ಕೆ ಕೊಟ್ಟ ಕೆಯ್ಮತ್ತ ೫೦ (ಎಇ. ೫೪31 6-545 2000 ; ತನ್ನ 
ಮಾಂನ್ಯದೊಳಗೆ ಕೊಟ್ಟ ಹೆರಳ ಕೆಯ ಕಂಭೆ ೧೦೦ (ಎಇ, ೫೫೩. ಟಾ 
3845) 5 ಪುಭಂಗಳು . . . ತಾವೂ ದೇವರ ಅಖಂಡದೀಪಕ್ಕೆ ಶಾಶ್ವತ 
ಮುನ್ನಗಳನ್ನು ಕೊಂಡುಕೊಟ್ಟು, ದೇವ ದೇವಿಯರಿಗೆ ವಸ್ತ್ರಾಲಂಕಾರ 
ಭೂಷಣಗಳನ್ನು ಅರ್ಪಿಸಿದ ಮೇಲೆ (856- 0). ೮. (ತೆರಿಗೆಯನ್ನು) 
ರದ್ದುಗೊಳಿಸುವಿಕೆ ; (ತೆರಿಗೆಯ) ವಿನಾಯಿತಿ,-- ರಿಯಾಯಿತಿ ; 
ದಣ್ಣಾಯಕರು. ಸಾಮ್ಯ ತರಬಾಳಿಕೆ ಅನುಪು ಮಾನ್ಶವಾಗಿ ವೊಕೈಲಿದ್ದರು 
(24. xr, We. ೬೬-೦೭; 1979), ೯. ಓಪ್ಪಿಗೆಯಾದುದು ; ಸಮ್ಮತಿ 
ಪಡೆದುದಂ ; ಆದರೆ ಈ ಹೇಳಿಕೆ ಮಾನ್ಮವಾಗಲಿಲ್ಲ (ಕ್ರಾ. ೦೩೭), ೧೦. 
ಸಾಮಂತರಾಜ; ಮಾಂಡಲಿಕ. ೧೧. (ಪತ್ರ ಬರೆಯುವಾಗ) 
ಗೌರವಸೂಚಕವಾಗಿ ಸಂಬೋಧಿಸುವ ಶಬ್ದರೂಪ: 
ಮಾನ್ಯದಂಗಡಿ--ದಾನವಾಗಿ ಪಡೆದ ಅಂಗಡಿ : ದೇವರಂಗಡಿ ಮಾನ್ಯ 
ದಂಗಡಿಯೆಂನದುಡಿಸುರಿಯಂ- ಕೊಂಡು ಹಸರಂಗೆಯ್ದು ಮಾಜಂವಂಗಡಿ 
ಗಳೊಳೆಲ್ಲ. - . ಪ್ರತ್ಯೇಕ ಬರಿಸಕ್ಕೆ ಹಾಗವೊಂದು (೪೩. ೫: ೨೦-೨%, 3147). 
[ಸಂ] 
ಮಾನ್ಯಂಗುಡು (ಕ್ರಿ). (ಭೂಮಿಯನ್ನು) ಬಾಸವಾಗ ನೀಡು ; ಉಂಬಳಿ 
ಕೊಡು.: ಪನ್ನಿರ್ಮ್ಮತ್ತರ್ಕೆಯ್ಯಂ ಮಾನ್ಶಂಗುಡುಗೆನ್ನು ಪೈಟ್‌ ಧೋರನ 
ಬೆಸದೊಳ್‌ ನನ್ನಿವೆಡೆಂಗಂ ತನ್ನಲಸ್ತಿಯೆ ಕೊಟ್ಟು ಕೆಜಿಗೆ ಯಶಮಂ 
ಪಡೆದಂ (೪3. 1, ೪-8; 918)... [ಮಾನ್ಯ ಕುಡ್ಕು (ಇ ಕೊಡ್ಕು) ) 
ಮಾನ್ಯಕರಣ ಕ ಮನ್ನಣೆ ಪಡೆದ ಅಧಿಕಾರಿ; ಪಟೇಲ ; ಪಟೇಲನಿಗೆ 
ಪಟೇಲ, 


ನಾಡುಗಳಡ; ಎಜಮೊನ: ರೆಡ್ಡಿ. ಪೆದ್ದಕಾಪು. ಮಾನ್ಯ 
ಕರಣಂ; ಮಣೆಗಾರ, , . ವಗೈರೆ. ಹೆಸರುಗಳುಂಟು (ಗ್ರಾಮಿ. 0). 
[ಸಂ] 


ಮಾನ್ಯಕಾಆಿ' (ನಾ). ಉಂಬಳಿಯನ್ನು ಪಡೆದವನು ; ಭೂಮಿಯನ್ನು 
ದಾನವಾಗಿ. ಪಡೆದವನಂ; ಸೆಟ್ಟಿಯರ್ಪನ್ನಸಿಗರ್ಗುವುಣ್ಣಗಳ್ಕೊದಲಾಗಿ 
ಮಾನ್ಯಕಾಅರ್ಮೂಯುಶ್ರಾಹೆಗೆ ವರಿಯರ ಗದ್ಮಾಣವನ್ತಿಜುವರ್‌ (ಸಾ98- 
i ೬೬೯; 995) ; ಕೋಗಳಿಯ ಬರ್ದ್ವಿನ ವೃತ್ತಿಯ ಮಾನ್ಯಕಾಅರುಂ 
ತೊಲಗಿಸುವ ಧರ್ಮ್ಮಮಂ ಮಟ್‌ದು ವೆಯ್ದಕೆ ಕಾಳು ಕುಜೀಯಿಕ್ಕಿದವ 


ಮಾನ್ಯಖೇಟ 


ರ್ಪ್ರೊಲೆಯರ್‌ (1933. 1x - 1, 00-೩೬; 1055). 
[ಮಾನ್ಯ 4 _ ಕಾಲ] 

ಮಾನ್ಯಖೇಟ, ಮನ್ನೆಖೇಟ, ಮನ್ನೆ ಖೇಡ (ನಾ). ಒಂದು ಊರಿನ 
ಹೆಸರು; p ಈಗಿನ ಗುಲ್ಬರ್ಗಜಿಲ್ಲಿಯ " ಮಳ್‌ಖೇಡ್‌ ' ಎಂಬ 
ಹಳ್ಳಿ, ಇದು ರಾಷ್ಟ್ರಕೂಟ ಅರಸರ ರಾಜಧಾನಿಯಾಗಿದ್ದಿತು ; 
ಮಾನ್ಯಖೇಟಪುರವರವುಂ ಗೋನೂರುಮುಚ್ಚಂಗಿಯುಂಂ ಬನವಾಸಿದೇಶವುಂ 

* ಶಾದಿ ಗೆಲ್ಲು (೫ 1, ೩ರ; wr). ಮನ್ನೆಖೇಟ : 

ಮನ್ನೆ ಖೇಟದಿ ತೆಂಕ ನಿನ್ನ ದೇಗುಲ (ಎ೫. 7171, ರ: ೬3-4; 800). 
ಮನ್ನೆಖೇಡ : ಶ್ರೀಪ್ರಿಥ್ವೀವಲ್ಲಭಮಹಾರುಜಾಧಿರಾಜ. . . ಚಲದಂಕ 
ಕಾಟಂ ಮನ್ನೆಖೇಡದೊಳ್‌* ಪ್ರಿಧ್ವೀರಾಜ್ಯಂಗೆಯುತ್ತದಿದೆ. (ಎಕ. 2೩, 
ಕತ್ರರು. 30-೩; 968)- [p ಇದು “ಮಳ್‌ಖೇಡ್‌? ಎಂಬುದರ ಸಂಸ್ಕೃತೀ 
ಕರಣ ರೂಪ] 

ಮಾನ್ಶಸಾಣಿಕೆ (ನಾ). ಉಂಬಳಿ ಪಡೆದವರು ಕೊಡುವ ಕಾಣಿಕೆ: 
ಹತ್ತುವರಹದ ಹೊಲ ಮಾನ್ಕದ ಹೊಲವನ್ನು ಪಾಲಿಸಿಯಿಧೇವೆ. . _ 
ಜೋಡಿ ಮಾನ್ಯಗಾಣಿಕೆ ಸಹ ವೊಳಗಾಗಿ ಮಾಲಿಸಿದೇವೆ (ಎಕ. ೫1, ಹುಳಕ್ಕೆ. 
89-೨3; : 2705)... [ ಮಾನ್ಯ -.- ಕಾಣಿಕೆ (ಎ ಕಾಣ್ಕೆ) ) 

ಮಾನ್ಯತನ (ನಾ). ಗೌರವ ; ಹಿರಿಮೆ ; ಘನತೆ : ಮಾತಿನಲ್ಲಿ ಮಾನ್ಯತನ 
ಮನದಲ್ಲಿ ಆಶೆ ಎಂಬ ತೊಜ್‌ಯು ಹಾಯಬಾರದೆ ಹರಿವುತ್ತಿದೆ (ಟೋರಾ, 


45-೮೩೭) . [ಮಾನ್ಯ + - ತನ] 
ಮಾನ್ಯತೆ (ನಾ). - ಮಾನ್ಯತನ; ಆ ಮಂನೀಶ್ವರಾದಿರುಗೊಂಡಿ | 80 
ರಾಮಚಂದ್ರನ ಸಕಲಸುಗುಣಸ್ತೋಮಸಾಂದ್ರನನಧಿಕಮಾನ್ಯತೆಯಿಂದ 


ಸತ್ಕರಿಸಿ (46ರ. ೩-೦-0೬): ಯಾವುದಾದರೊಂದು ಉಪಭಾಷೆ ಅನೇಕ 
ಕಾರಣಗಳಿಂದಾಗಿ ಮಾನ್ಯತೆಯನ್ನೂ ಜನಪ್ರಿಯತೆಯನ್ನೂ ಪಡೆದು ,-. . 
ಆದರ್ಶಭಾಷೆಯಾಗಿ: ಹಬ್ಬಬಹುದು (79ರ. ೩6೦)... [ ಸಂ. ಮಾನ್ಯತು ] 
ಮಾನ|ದೆರೆ “ಮೂಸ್ಕದೆಟ್‌' ನೋ. 
ಮಾನ್ಯದೆ್‌, ಮಾನ್ಮದೆರೆ (ನಾ). ದತ್ತಿಯಾಗಿ ನೀಡಿದ ಭೂಮಿಯ 
ಮೇಲೆ ಹಾಕುತ್ತಿದ್ದ ತೆರಿಗೆ: ಸಯಂಬುದೆವರ ಎಂಭತ್ತು ಮತ್ತರು 
ಕೆಯ್ಯ ಮಾನ್ಯದೆಳ್‌ೆಯಂ ಧಾರಾಪೂರ್ವಕಂ ಮಾಡಿ ಸರ್ವ್ವನಮಶ್ಶಮಾಗಿ 
ದೇವರ್ಗ್ಗೆ ಬಿಟ್ಟರು (392%. ಸಸ: ೭೦-೩೨; 1109)- ಮಾನ್ಯದೆರೆ : ಶ್ರೀನರ 
ಸಿಂಘ ದೇವರ್ಗ್ಗೆ  ಬಿದಿರ್ಸ್ವಳ್ಳಿಯೂರೊಡೆಯರ ಮಾನ್ಯದೆರೆಯ ಕೆಯ್ಯ 
ಮೂಡಣ ಪತುಗೆಯಲಿಪ್ಪತು ಮತದೆರೆಯ ಕೆಯ್ಯ ತೆಣಜಯಂ ತೆತ್ತು 
ಮಿಕ್ಕುದು ... ಮಣಲ ಕೆಯಿ ಮತ್ತ ೬ (ಸೌ23- 1x-i. ೧೨೦-೦೨ ; 1058)- 
[ಮಾನ್ಯ -- ತೆಜಕ್ಕಿ] 
ಮಾನ್ಯದ್ವಿಷತೆ (ನಾ). ಗೌರವಸ್ಮರಾವವರಲ್ಲಿ ಉಂಟಾಗುವ ದ್ವೇಷ: 
ಮೂನೃದ್ವಿಷತೆ ಪತಿತಸಮೇತವಾತ್ಮಸ್ತು ತಿಯೆನಿಪ್ಪಿವನು. ಬಿಸುಟು ತದ್ವಿಪ 
ರೀತದಲಿ ವರ್ತಿಸುವನವನೇ ರಾಯನು (ಕುನ್ಕಾಉ- ೩-೭೦). 
[ಸಂ, ಮಾನೈದ್ವಿಷತಾ] 
ಮಾನ್ಯವಂತ (ನು). ಗೌರವಸ್ಥ ; ಮಾನ್ಯನಾದವನು ; ನೀ ಮಾನ್ಯ 
ವಂತರವೋಲು ಬೋಸರಿವೆ (೪98ರಾ- ೦-೪೪). [ಸಂ. ಮಾನ್ಯವತ್‌] 
ಮಾನ್ಯವೊಲ (ನಾ). ದತ್ತಿಯಾಗಿ ಬಂದ ಜಮಾನು; ಮಾನ್ಕದ 
ಭೂಮಿ : ಬಡಗವೊಲದ ಮನ್ನೆಯಸಾನ್ಯುದ ಮಾನ್ಯವೊಲದೊಳಗೆ . . . 
ಪಿರಿಯ ಕೋಲೊಳ್‌ ಧಾರಾಪೂರ್ವ್ವಕಂ : ಮಾಡಿ ಬಿಟ್ಟ ನೆಲ ಮತ್ತರು 
೧೫೦ಕ್ಕೆ ನಬದ್ಧದರುವಣಂ ಗದ್ಮಾಣ ೧ (ಜತ. ೫೩. ೨೦-೬೦, 3610). 
[ಮಾನ್ಯ 4 ಪೊಲ] 
ಮಾನೆ (ಸಾ). ಗೌರವವುಳ ವಳು; ಮರ್ಯಾದಸ್ಥೆ. [ಸಂ. ಮಾನ್ಯಾ) | 
ಪಾಪ, (ನಾ). ಲಕ್ಷ್ಮಿಯ ಪತಿ ; ವಿಷ್ಣು; ಮಾಧವ: ಮಾಪ ವಿಧಿ 


40 


ಮಾಪಿ 


ಶಕ್ರಮುಖ್ಯರುಗಳ ವರಮನೋರಣಸಿದ್ಧಿಯಿತ್ತು - ರಕ್ಷಿಸುವ ಶಂಕರ ಎನಗೆ 
ಚಂಪಕದ ಪೊವ ಪೂಜೆಗೆ ಕೊಟ್ಟು ಪೊರೆವುದಾಗದೆ (ಬ್ರೌರಣ: 00-೩0) ; 
ಮಾಪನಂ ನೋಡಿ ನತಿಗೆಯ್ಯದಿಲ್ಲಿಹಳೆಯೆನಲಾ ಪದ್ಮನಾಭ ಬೆಂದುದು 
(ಶಕ. ೦೪-೬೮). [ಸಂ.] 


5 | ಮಾಪ್ಕ `ಮಾಪ್ತು' ನೋ. 


ಮಾಪಕ (ಗು). ೧. ಅಳತೆಮಾಡುವ ; ಅಳೆಯುವ. (ನಾ). 
೨. ಅಳೆಯುವ ಸಾಧನ ; ಮಾನದಂಡ : ಇತರ ಎಲ್ಲ ಕಲಾಕೃತಿ 
ಗಳನ್ನು ಪರಾಮರ್ಶಿಸಲು ರಜಪೂತಃಲೆಯನ್ನೂ ನಾನು ಮಾಪಕವಾಗಿಟ್ಟು 
ಕೆಇಂಡಿದ್ದೇನೆ (ಕರರ. 333). [ಸಂ.] 

ಮಾಪಡಿ (ನಾ). ದೊಡ್ಡ ಅಳತೆಯ ಪರಿಮಾಣ; ದೊಡ್ಡಪಡಿ: ; 
ಏಸು ಕೆಲಸವನಟ್‌ಯದಂತೆ ಹೇಳ್ದಡೆ ಮಾಡಿ ಬೇಸಟ್‌ಕೆಯಳಲುದೋಜದ 
ಭಕ್ತಿಭಾವಮಂ ಲೇಸೆಂದು ವೆಚ್ಚಿ.ರಾತ್ರಿಯಲಿ ವಾ. ಮಹ]ಪಡಿಯ 
ಪರಿಯಾಣ ಪಾತ್ರೆಯನಿತ್ತನು (ಸಿದ್ಧರಾ. ೯೨೨೪). [ಮ್ಮಾ * ಪೂ] 

ಮಾಪತ (ನಾ). ದೊಡ್ಡಬೀದಿ; ರಾಜಮಾರ್ಗ; ಹೆದ್ದಾರಿ ; 
ಮಹಾಪಥ - ಮಾಪತ (ಚುರ ತ್ರಯೋ). [ನ ಸಂ. ಮಹಾವಥ] 

[ಮಾಪತಿ (ನಾ). ಎ ಮಾಪ್ಯ: ವಿತರಣಗುಣದೊಳಪ್ರತಿಮನಾಗಿರುತ 
ಮಾಪತಿ ಬೇಡೆ ಕೆವಚವನಿತ್ತು ನುತಕೀರ್ತಿವಡೆದ ಕ್ಷಿತಿಯೊಳಗತಿತ್ಕಾಗಿ ಹತ 
ಕರ್ಣನೆಂಬುದೆ. ತಥ್ಯ (ಕೈಯೂ. 1% 69); ಮಾಪತಿ ಕಳಂಬ ಕರಾಳ 
ಕರ್ಕಶ ಕಾಲವೈರಿ ಪುರಾರ್ದನಾಜಿತಸುರಾಧ್ವರ ಧೀರ ಶಂಕರ ಚಂದ್ರ ಶೇಖರ 
ಪ್ಲಾಲಯಾ (ಕಮ್ಮ. ೬೭).  [ ಸಂ, ] 

ಮಾಪನ (ನಾ). ಅಳತೆಮಾಡುವಿಕೆ; ಅಳೆಯುವಿಕೆ ; ಪಾಲಿಕೊಳು 
ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವೊಲು ತೇಲುವುದಮೇಯಸತ್ತ ಎದಲಿ ಮೇಯ 
ಜಗಮೂಲದಶೆಯೊಳಗೊಂದು, ಮಾಪನದ ಬಗೆಗೆರಡು ಗಾಳಿಯುಸಿರುಗಳುತ 
(ಶುಂಕು$- ೧೦೦); ಅವರು ಸಂಗೀತಶಸ್ವ್ರಕ್ಕೆ ಸಲ್ಲಿಸಿದ ಸೇವೆಯ ವಿಮರ್ಶೆಯ 
ಮಾಪನವನ್ನು ಇಲ್ಲಿ ಕಾಣಬಹುದು (ಸಂಗೀಕ- ೪1: ಶೀತಕ)- (ಸಂ. 

ಮಾಪಳ, 'ಮಾಹಿಳ್ಳೆ' ನೋ- 

ಮಾಪಳ, (ನಾ)- ದೊಡ್ಡಹಣ್ಣು ನ. ಭಾರಿಹಣ್ಣು : ``ಮಾವಳ (ಲ) 
— ಪಂಹಾಘಲ” (ತರ್ಯಳೋ. ೩೩)- [ಮ್ಮಾ - ಪಳ (ಎಪಲ್ಮ)] 

ಮಾಪಳ್ಕ "ಮಾಪಾಳ' ನೋ- 

ಮಾಪಾರಿ (ನಾ): ಒಂದು ದೇಶ ಮತ್ತು ಆ ದೇಶದ ಕುದುರೆ: 
ವೂಪಾರಿ ಹುರುಮಂಜಿ ಯಾಸುಸಾಂಬ್ರಾಣಿ ಕಲಹತಿ ಚೀರಮಾನಿಯೆಂಬೀ 
ಸಳಳೊಳ್ಳು ಪುಟ್ಟಲಾ ದೇಶವೆಸಿರಿದಲಾ ಕನದುರೆಗಭಿಧಾನಮಕ್ಕುಂ 
(ಮಂಗ. 5೩-30). [?1 

ಮಾಪಾಳ, ಮಾಪಳ, (ನಾ): ಔಷಧಕ್ಕೆ ಬಳಸುವ ಒಂದು ಬಗೆಯ 
ಕಾಯಿ ; p ಸಾಮಾನ್ಯವಾಗಿ ಎಳೆಯ ಮಕ್ಕಳ ನಾಲಿಗೆಯ 
ಮೇಲೆ ವಂಡು ಬಂದಿದ್ದರೆ. ಮಿಸಯಿಸುವಾಗ ಈ ಕಾಯನ್ನು 
ತೇದು ನಾಲಿಗೆಗೆ ಹಚ್ಚಿ ಮಡು ತೆಗೆದು ಬಾಯನ್ನು ತೊಳೆಯು 
ತ್ತಾರೆ: ದಾಳಿಂಬೆ ತೊಗಟೆ, ಮಾಎನ ಬೀಜ್ಮ ಸೈಂಧವಲವಣ, ಮಾದಳ 
ಹಣ್ಣು (ಮಾಪಾಳೆದ ಕಾಯಿ) . . . ಇವನ್ನು ಸಮಭಾಗ ಹಾಕಿ ಚೂರ್ಣ 
ಮಾಡಿ ಮಜ್ಜಿಗೆಯೊಡನೆ ಸೇವಿಂಲೂ ಆದಜತಿಸಾರ. ರಕ್ತಾತಿಸಾರ ಮತ್ತು 
ಅಜೀರ್ಣಶೂಲೆ ಇವೆಲ್ಲಾ ಗುಣವಾಗುವುವು (145.೪೭ ತಂ). ಮಾಪಳ್ಳೆ : 
ಸೂರ್ತಿಮಣದ ಮೆ:ಲೆ ಕಿಮ್ಮತ್ತು ಆಗಶಕ್ಕ ಜೀನಸ್ಸುಗಳು, ೧ ಆಕ್ಕಲಖಾರ 
- ೧೦೯ ಮಾಪಳಕಾಯಿ (ಮಾಂದ್ಯ: ೨). 

[ 3. [ತುಳು ಮಾಪಲ = ದೊಡ್ಡ ಮಾದಳಹಣ್ಣು] 

ಮಾಪಿ (ನಾ). ೧. (ದ್ರಷ್ಟ್ಟ ಧಾನ್ಯ ಮುಂತಾದುವನ್ನು) ಅಳತೆ 

ಮಾಡುವ ಒಂದು ಸಾಧನ. ೨. ಅಳತೆ: ೨ ಮಂಣದವು೩೨ ಚೀಲ 


ಮಾಷಿಜಿನಿಸು 


ಗಳಾಗುತ್ತವೆ. ಅಂದ ಮೇಲೆ ಪಜನಿ (ತೂಕದ್ದು) ಮತ್ತು ಮಪಿ (ಆಕಿ) 
ಇದ್ದರೂ ಒಂದು ೧ ಟನ್ಸಿನ ಭರತಿ ಇರಬೇಕು (ಮಂ. ೧೯೦): 
[ಹಂ. ಮಾಪಿನ್‌] 

ಮಾಷಿಜಿನಿಸು, ಮಾಫಿಜಿನಸು (ನು). (ತೂಕಕ್ಕೆ ಸಂಬಂಧಿಸದ) ಘನ 

ಅಳತೆ ಅಥವಾ ಘನಪರಿಮಾಣದ ಪದಾರ್ಥ ; ಕಾಳು. ಧಾನ ತೆ 

ಮುಂತಾದುವು ; (8). ಮಾಫಿಜಿನಸು : ಅಕ್ಕಿ ಮುಂತಾದ ಮೂಭ್ಯಜಿನಸು 

ತುಪ್ಪ ಮುಂತಾದ ವಜನೀಜಿನಸು . . . ಖರೀದಿ ಮಾಡಿ (ಮೈಂ. ೧೯೩೮: 

38-4; 1:20) - [ಮಾಹಿ ಜಿನಿಸು (<ಜಿನಸು)] 

ಮಾಪಿಸು (ಕ). ೧. ಅಳತೆಮಾಡು; ಅಳಿ. ೨. ಬೆಲೆಕಟ್ಟು ತ 

ವೌಲ್ಯ ನಿರ್ಧರಿಸು ; ವಿಧಿಯಿಂ ಗುರುಖಿಂ ಸೋಮಂ ಮಾಪಿಪರ ಕಾಲ 

ದಲ್ಲದಂ ತಪೋತೇಜಂಗಳಿಂ ಶತ್ರುಸೈನ್ಶಂಗಳೆನು ಮಲ್ಲಿಹಂ (ಇ9ನರ- 

ತಿ-೩ಟಿ- [ಮಾಪನ - ಇಸು] 

ಮಾಪಿಳ್ಳ 'ಪರಾಪಿಳ್ಳೆ' ನೋ. 1 

ಮಾಪಿಳ್ಳೆ. ಮಾಪಳ್ಕ. ಮಾಪಿಳ್ಳೆ, ಮಾಪ್ಲಾ (ನಾ)- ಭಾರತದ ಪಶ್ಚಿಮ 
ಸಮಂದ್ರತೀರದಲ್ಲಿ' ವಾಸಿಸುವ, ಬಹುಶಃ ಅರಬ್ಬೀ ಪುರುಷ 
ಮತ್ತು ಭಾರತೀಯ ಸ್ತ್ರೀ ಸಂಬಂಧದಿಂದ ಜನಿಸಿದ ಮುಸೆಲ್ಮಾನರ 
ಒಂದು ಜನಾಂಗ :' ವಿಸ್ತಾರವಾಗಿ ಮಡಗಿ ಮಾರುವ ಮಾರುವುಡಿಯರು. 
ಮಾಪಿಳ್ಳೆಯರು (೫ೌಗಂ. 048-8),: ಕೆಲವು ಮಾಪಿಳ್ಳೆಯರನ್ನು ಆ 
ದಳವಂಯಿ ಬಳಿಗೆ ಕಳುವಸಿ ಚೆರಕಲ್ಲ ರಾಜರು ನಿಮಗೆ ಕರಾರು 
ಮೇರೆ ಹಣ ಕೊಡುವುದು ಇಲ್ಲ ಇ ಎಂತೆ ತಿಳಿಸಿದ್ದರಿಂದ 
(4. 60) ; . ಮಲಬಾರ್‌ ಡಿಸ್ಮ್ರಿಕ್ಟು.. ಪಕ್ಷಿಣಕೆನರಾ ಡಿಸ್ಟ್ರಿಕ್ಕಿಗೆ 
ದಕ್ಷಿಣದಲ್ಲಿದೆ.. ಮಾಪಿಳ್ಳೆಗಳು ಎಂಬ ಮಹಮ್ಮದೀಯರು ವಿಶೇಷ 
ವಾಗಿದ್ದಾರೆ (ರಗಳ: 62). ಮಾಪಳ, : ಕೊಲ್ಲಂತ ಮಾಪಳರ್ಮುಂತಾದ 
ಕೇರಳಮಂಡಲದ ಮನ್ನೆಯರ್ಕಳನೆರ್ದೆಗೆಡಿಸಿ 'ಮೆರಳ್ಳಂ (ಕಳನ್ಕ - ೩-೦೦)- 
ಮಾಪಿಳ್ಳೆ: ಮಾಡಿಳ್ಕರು ಶ್ರಮಕ್ಕೆ ಮೆಚ್ಚಿದವರಾದಾಗ್ಯೂ ಉದ್ಮಟ 
ಸ್ವಭಾವದವರು (ಕಾಗೆ. 39) ; ಬಜಿಲ- - . ಮಣಿ ಸರ್ಕಾರ-ಮುಪಿಳ್ಳ 
(ತುಳುನಾ, ೦೬೨). ಮಾಜ್ಲಾ ;' ಕ್ರಿ. ಶೈ ಏಳನೆಯ ಶತಮಾನೆದ ಹೊತ್ತಿಗೆ. 
ಮುಸ್ಲಿಮರು. ಹೆಚ್ಚುಸಂಖೈಯಲ್ಲಿ ಮಲಬಾರಿನಲ್ಲಿ ನೆಲಸಿದ್ದರಿಳೆದ 
ಮಾಪ್ಲಾಗಳಲ್ಲೂ ಲಬ್ಬಿಗಳಲ್ಲೂ ಐತಿಹ್ಯವಿದೆ (ಕಾರದ. ೩ 

[ದೇ.॥ ತಮಿ. ಮಾಖ್ತಳ್ಳೆ: ಮಲ. ಮಾಪಿಳ್ಳ: ತುಳು. ಮಾಳ. 

ಮಾಪಿಳ್ಳೆ. ಮಾಪುಳೆ, ಮಾಜೈೆ] 

ಮಾಪ್ರ್ಯ (ನಂ). ಅಳಿವು: ನಾಶ: “ಮಾಪಗೈ', 'ಮಾಪುಗೊಳ್ಳು' ಪರಾ. 

[- ತೆಲು; ಮಾಪು ಇ. ಇಲ್ಲದಂತೆ ಮಾಡು; ನಾಶಗೊಳಿಸು] | 

ಮಾಷ, ಮಾಪ್ಯ (ನಾ). (ದ್ರಪ, ಧಾನ್ಯ ಮುಂತರಿದುವನ್ನು) 
ಅಳತೆ ಮಾಡ:ವ ಸಾಧನ ; ಕೃಷ್ಣೆಯ ಉತ್ತರದಲ್ಲಿ ೮೦ ರೂಪಾಯಿ 
ತೂಕ ಶುದ್ಧನೀರು ಹಿಡಿಯುವಷ್ಟು ಮಾಪಿಗೆ ವೊಂದು ಶೇರೆಂದೆನ್ನುವರು 
(19, ೨೮೪) ; ಅವನು ಮಾವನ್ನಿಡುವುದನ್ನೂ ತುಂಬುವುದನ್ನೂ ಲಕ್ಷಿಸಿ 


20 


39 


೭೧೭೫ 


ಮಾಬಲಯ್ಯ 


(ಸಮು, ೪). ಮಾಷ 4 ಕೊಳ್ಳು (ಆಕೊಳ)) 
ಮಾಪುಗೋಲು (ನಾ). ಅಳತೆಮಾಡ:ವ ಸಾಧನ : ಅಳತೆಗೋಲು ; 
ಮಾನದಂಡ : ಇದು ಅಮೆರಿಕದ ಹೆಗ್ಗಳಿಕೆ? ಅವರ ಸಂಸ್ಕೃತಿಯ 
ಮಾಪಗೋಲು (ಗೇ, (4). [ಮಾಪ್ಟ 4 ಕೋಲು; (£ಕೋಲ್‌,)] 
ಮಾಪುತ್ರ (ನ). ಲಕ್ಷ್ಮಿಯ ಪುತ್ರ: ಮನ್ಮಥ: ಮಾಪುತ್ರಶರಮಿತ್ರ 
ನುದಯೆವಾಗಲೈದ್ದು ತಾ ಪುಪ್ಟೆ ತರೆ ಪೋಗೆ (2) 60. ೦೦-೫೪). [ಸಂ.] 
ಮಾಪ್ಫರುಪ (ನಾ). ದೊಡ್ಡಮನುಷ್ಯ; ದೊಡ್ಡ ವ್ಯಕ್ತಿ : ಮಹಾಪುರುಷ 
-—ಮಾಪುರುಷ (ಕನುರ- ೨60 ಶ್ರಯೋ) [ಮ್ಮಾ 4- ಪುರುಷ] 

ಮಾಪ್ಲಾ ` ಮಾಪಿಳ್ಳೆ ' ನೋ. 

ಮಾಫ್‌ ` ಮಾಫು` ನೋ. 


'ಮಾಫ `ಮಾಫು ` ನೋ. 
'ಮಾಫಘಿ 'ಮಾಫ್ರ` ನೋ. 
ಮಾಫಿಜೆನಸು " ಮಾಾವಿಜಿನಿಸು ` ನೋ. 


ಮಾಫಿರಹದಾರಿ (ನಾ). ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ 
ಸರಕನ್ನು ಸಾಗಿಸಲೆಂದಂ ಮುಂಚೆಯೇ ಪಾವತಿ ಮಾಡಲಾದ ಹಣಕ್ಕೆ 
ಪ್ರತಿಯಾಗಿ ನೀಡುವ 'ಒಬ್ಬಿಗೆ ಪತ್ರ : (ಕೈಸಗ. 11, ೬೩೩)- 
[ಮಾಫಿ (ಆ ಮಾಧ) 4: ರಹದಾರಿ] 

ಮಾಫೀ "ಮಾಘ" ನೋ. 

ಮಾಫು. `ಮಾಫ್‌, ಮಾಘ, ಮಾಫಿ. ಮಾಫೀ ' (ನಾ). ೧. ತಪ್ಪನ್ನು 
ಮನ್ನಿಸುವುದು ; ಕ್ಷಮೆ; ಮಹಾರಾಜೆಶ್ರೀ ಕರಂಚೂರಿನೆಂಜರಾಜೈಯ್ಯ 
ಅರಶಿನವರು ಅಂಣನವರಿಗೆ ಹೇಳಿ ಮಾಫು ಮಾಡಿಸ್ತರು 1ಕ್ಕ06. ೨ಬ. ೨. 
ರಿಯಾಯಿತಿ ; ಸೋಡಿ : ಆ ದಂಡಿನಲ್ಲಿರುವಂಥ ಸಾಮಾನು ಸರಂಜಾದ 
ಏನು ಇದ್ದಾಗ್ಯೂ ಲಡುಯಿ ಮಾಡುವ ಮಂದಿಗೆ ಮಾಫು ಕೊಡಿಸಬೆ1ಕು 
(ಇತ್ರ. ೩೦)- ೩, (ತೆರಿಗೆ, ಶುಲ್ಕ' ಮುಂತಾದುವುಗಳೆ) ರದ್ದು ; 
ವಜಾ: ಪಾಳುಭೂಮಿಯ|] `` ಸಾಗುವಳಿಮಾಡೆತಕ್ಕ "ರೈತರು 
ವಾರಕ್ಕೆ ದರಖಾಸ್ತುಮಾಡಿದರೆ ಮೊದಲ ವರ್ಷ ' ಏನು ಹುಟ್ಟುವಳಿ 
ಆಗುತ್ತಾ ಇದೆಯೋ ಯಾವತ್ತೂ ರೈತರಿಗೆ ಮಾಫ್ರಮಾಡಬೇಕು (ಮಣನಂ- 
11- ೬00), ಮಾಫ್‌: ೧. ಮಾಫ್‌ ಮಾಡಬೇಕು 'ತಪ್ಪಿದ್ದರೆ ! (ಸಮ್ಮ: 
ಇದೊಂದು ಸಾರಿ 'ಮಾಫ್‌ ಮಾಡಿಬಿಡಿರಿ (ಣ೫ಕೋಂ ೦೦): ೩. 
ಎನ್ನು ' ಮಾಭ್‌ಮಾಡುತ್ತೇನೆ (ಕನಕ. ೦೬6). ಮಾಘ: 
೧. ಘಾಫ' ಮಾಡಿದರು. ಬೇಡಿ ಸಡಿಲಾಜದ್ದ (ಸೆಕೊರ- a). 
೨. ಸರಕಾರೀತೆರಿಗೆಯನ್ನು ಅಂರತಃ ಅಥವಾ ಪೂರ್ಣವಾಗಿ ಮಾಘ 
ಮಾಡಿರುತ್ತದೆ (ಎಕ. 39)- ಮಾಫಿ: ೧. ಕಾಲೇಜಿನಲ್ಲಿ "ಅವರು 
ಏನು ಮಾಡಿದರೂ ಮಾಫಿ (ಸೃಕ್ಕಕೂ.56(). ೩. ಯಾವ ಸ್ಥಳಕ್ಕೆ ಈ ಪತ್ರಿಕೆ 
ಯನ್ನು ಕಳುಹಿಸಿದಾಗ್ಯೂ ಟಪಾಲು ಹುಸಲು ಮಾಫಿ ಮಾಡಿ ಇದ್ದಾರೆ 
(ಉಂ. ೪೪೦). ಮಾಫೀ: ೨. ಯಾವುದಾದರೂ ಕರವನ್ನು ಹಾಕು 
ವುದು; ವಜಾ ಮಾಡುವುದು. ಮಾಫಿ: ಬಿಡುವುದು (ಕಾರಾನ. ೩೬): ಹೀ 


aa): 


ಸಾಬ! 


ಸೋಡಿ, ನಾಲ್ಕುಜನ ಕೂಡಿದವರಲ್ಲಿ ಅವನನ್ನು ಕೊಂಡಾಡಿಬಿಟ್ಟಿರುವರು 

(6ೇ$- ೨). ಮಾಪ್ಕ : ಇಲ್ಲಿಯ ವಜಗ ಮಾಪಗಳ ನಿಯಮಗಳು ಎರಡನೇ 

ಸ್ಥಳಗಳಂತೆ ಇರದೆ (ಮೂರಿವ್ಯ- 6 ಕ್ರಷ್ಟಿನರ), "ಮಾಹಿ' ಪರಾ. 
[+ ಮರಾ. ಮಾಬ್‌. / ಸಂ. ಮಾಪಕ] 

ದಾಪುಗೈ (ಕ್ರಿ). ಇಲ್ಲದಂತೆ ಮಾಡು ; ನಾಶಗೊಳಿಸು: ಕರದ 

-ಜಾಪವನ್ನು ನೆಗಹಿ ಶರವ ಕೋಪದಿಂದ ಬಿಡಲು ರಾಮ ಮಾಪಗೈದು 

ತಿರುಗಿ ನೋಡದ "ಣಂ. 03)- 1ಮಾಷ್ಟೆ 4 ಗೈ (ಇಕೆಯ)] 


40 


ಮಾಪುಗೊಳ್ಳು (ಕ್ರಿ): ಇಲ್ಲವಾಗಿಸು;: ನಾಶಗೊಳಿಸು: ಆ ಪಾಷ 46 
ಖಳವೈರೋಚನಿಶಂಬಿರ್‌ದ್ಕರ ಪಾಪಗೊಂಡೆನ್ನೆ ಪಟ್ಟಿ ಬತಿಹರು: 


ನನ್ನ ಫೀ ಏನು? ಇಂದಿನ ತನಕಾ ಅಂತೂ ಮಾಫೀನ'! (6ೀಕಹ- 21, ೦೦) 
| [*- ಅರ. ಮುಆಫ್‌, ಮುಜಫೀ ; ಹಿಂ. 'ಮರಾ. ಮಾಫ್‌. ಮಾಫೀ] 
!ಮಾಬ " ಮಾಣ್‌ ' ಪರಾ. 

,ಮಾಬಲ (ನಾ). ೧. ದೊಡ್ಡಸೈನೈ,-ದಳ : 
| ಕಾದಿ ಸ್ವರ್ಗಸ್ತ [ನಾ].ದಂ 
| 2 


: ಬಮ್ಮರಸಂ ಮಾಬಲವಂ 
(Ga IX- i; asda ೩067): ಪಿ 
: *ಮಾಬಲಯ್ಯ '' ಪರಾ: (ಮ್ಮಾ 4 ಬಲ] 
ಮಾಬಲಯ್ಯ (ನಾ). ಒಬ್ಬಾತನ ಹೆಸರು : ರಾಜ್ಯಕ್ಕೀತರ ತೆತ್ತಿಗಸೆನಿವುದು 
ುಂಶ್ರಿಮಹೋಳ್ತ ವರಿನಂ ಮಾಬಿಲಯ್ಯನೆಂದೊಗಬದೆರಾರ್‌ (ಎ-111 (೫), 
[ಪಾಬಲ ೨: ಅದ್ಯ) 


| ಬನದ ಹಾ 0, 


ಮಾಭೈರವ (ನಾ). ಶಿಎನ ಒಂ 
ಚಂಡಿಕೆಯೊಗಿ ಪೀರ್ವ ಮಾಭೈರ: 


ಮೃಡಾರಿ ಕಾದಿದಂ (86೭, 08-೨೦). 
ಮಾಮ, ಮಾವ (ನಾ). ೧. ಸೋದರಿಕೆಯ ಲ್ಲಿ ಮಾದ 
ನಾಗಿರುವವನು ; ಸೋದರಮಾವ : ಶ್ರೀಮತ್ತೆರ್ಮ್ಮಾನಡಿಗಳಾ ತಮ್ಮಂ 
'ಬೂತರಸ ತಮ್ಮ ಕುದಿರೂರೊಳ್ಳದಿ x ೫ x ಬದರದೊಳ್ಳೆ ಚ್ಚು ಬಿ, 
ಸತ್ತೊ ಅದರ ಮಾಮ 


ಬಂದದ 
ಸಂಬಂಧದ 


ತಿಮ್ಹಮೆದೆಯ ಮಾದವ: ಬಾ 
: ನೀಮೆನಗಿನಿತಂ ಕೆಮ್ಮನೆ ಮಾವ 
ಮನಂ ನೊಂದು ಬೆಸಸಿದಿರ್‌ (ಕಂಕಣ. ೦೨-೪೪) ; ಬಲಕ್ಷಮುಂ ಮಾದುಂ 
ನಿಮಗೆ ಮೊಲವೇಟ್ಟಿಟ್ಟಿದ[ನಿದಂ) (ಕತತ. ೬-6). ಮಾವ: ೧. 
ನಿಮುಂ ಪೋಗಿ ಮಾವನ ಪಕ್ಕದೊಳೊದಿಮೆಂದೋಲೆಯಂ 
ಬರೆಯಿಸಿ ಕೊಟ್ಟೊಡೆ (ನಡ್ನಾಣ, ೩-೬) ; ಎನ್ನ ಕನ್ನಿಕೆಯಾ ಕಾಲದೊಳ್‌ 
ನಾನೆನ್ನ ಮಾವಾ ಕುಂತಿಭೋಜನ ಮನೆಯೊಳ್‌ ಬಳೆವಂದು ದಾರ್ವಸಮಯಾ 
ಮುನಿ . , . ವರವಿತ್ರರ (ಕುತತಾ. 0-006 ಕ) ; ಮಾವನಲ್ಲಿಗೆ ಬಂದೆಡಾ 
ಮಾದ್ರಾವನೀಪತಿ ಶಲ್ಯ ಮಿಗೆ ಸಂಭಾವಿಸಿದನೊಲಿದಿತ್ತನೀತಂಗಖಳದಸ್ತುಗಳ 
(ಕಾಸ. ೬-೬). ೨. ಗಂಡನ ಅಥವಾ ಹೆಂಡತಿಯ ತಂದೆ : "' ಶ್ವರುರ 
ಶ್ವಶ್ರೂನಾಮವದೆಸೆಗುಂ ಕೂಸಿತ್ತ ಮಾವನೊಳಮತ್ತೆಯೊಳಂ” (ಮಸ್ತಕ. 
8೬-39); ಈತಂ ನಿಮ್ಮ ಮಾವನೆಂದಾಗಳ್‌ ಕುಮಾರನುಮಿದಿರೆಲ್ಲು 


A) 


ಕೊಟ್ಟೊ (ನ್ಮೀಂ-೦೯೩೦೬ ೪-೪ ; 850) 


ನಿಮ್ಮ 


ತದ್ಯೊ ಸಗ್ಯಮಪ ವಿನಯುಮಂ ಗೆಬ್ದು. ರ್ದೊನಂ ವಎದ್ಯಾಧರೇಂದ್ರಂ 
ಕುಮಾರನ ನ್ಯೋಡಿ ,.. ಸಂತುಷ್ಟಚಿತ್ತನಾಗಿ (ವತ್ಕಾಂ: ೩6-00) ; ನೀಂ 
ಲಲಿತಾಂಗಚರನೆಯಪು ಎಡಜಿಂದಂ 


ಪ್ರಭಾದೇವಿ ನಿಮ್ಮ ಮಾವಂ 
ಶೀಪ: 
6-06 2); ರಾಯನಾವೆಡೆ ಜ್ವಯ ಕ 
ಬೀಯವಾದರೆ ಮಾವ ಎಂದರು ಸೊಸೆಯರಡಗೆಡದು (ಕುಮ್ಮಾಕ- ೧-೩), ೩. 
ಗೌರವಾರ್ಥವಾಗಿ ಹಿರಿಯರನ್ನು ಸಯೋಧಿಸುವಾಗ ಬಳಸುವ 
ಮಾತು: ಎನ್ಮುಯ್ಯಂ ಮಾವನೆಮ್ಮ ಮುತ್ತಯ್ಯಂ ಮತ್ತೆಮ್ಮ ಗುರು 


ಸ 
ವೆಂದು ಮಜಕಿಯವನಮ್ಮೊಆಕಿಯವನಾಗೆ ಜುರೆಯರ್ಪಂಚಿಸುವರ್‌ (ಸಮತ. 
೩-30). 

ಮಾನನಂಕಕಾಅ ಎ ಮಾವನ ವಶವರ್ಶಿಯಾಗಿ ಯುದ್ಧಮಾಡುವ 


ವೀರ ; ಒಂದು ಬಿರುದು ; ಮಾವನುಕಕುಅ ಶ್ರೀಮದಿ ಮಹುಪ್ರಳೆಯ 
ಕಾಲಭೈರದಪಣಕಿತದೈವರ ಪಂದಾರಾಧಕಂ ಪರಬಳಸಾಧಕಂ ನಾಮಾದಿ 


ಸಮಸ್ತಪ್ರಸಸ್ತಿಸಹಿತಂ (922: ೫1-1, ೭-೨೦ 2 30%) ; ವಮೈರಿಮಣ್ಣಳಕ 


ಮ್ರಿಗಬೇಂಟಿಕಾಅಂ ಚೋಳಕಟಿಕಸರ್ಕ್ಯಸ್ಸ: ಸೂಜಕಿಕಾಜಿಂ ಮಾದನಂಕಕಾಜಂ 
(ಎಕ. ೪1, ಕೊಪ್ಪ. 9೩-೧೭ ; 2000),  ಮಾವನಗಂಧವಾರಣ ಇ ಒಂದು 
ಬಿರುದು : ಅಭಿಮಾನಗಳ್ಳ ನಹಿತರಗಣ್ನಂ ಮಾವನಗನ್ನವಾರಣಂ | 


| 
(890. ೦೯೩೫ ೪0-30; 501); ಶ್ರೀವಂದಾಹ[ವ]ಮಲ್ಲದೇವ ಪುದಪಂಕಜ 


ಭ್ರಮರಂ' ಮಾವನ ಗನ್ಫವಾರಣಂ. (Ba. Xi ೩೭-೦೪; 1020), 
ಮಾವನಮನೆ ಎ ೧. ಸೋದರಮಾವನ ಮನೆ: ಪದೆಪುಗೆಡ[ಲ] 
ಬ್ಪೈಯೊಡವುಟ್ಟಿದ ಮಾವನಯನೆಯೊಳುಂಡುಟ್ಟುಂ. ನೀಮೊವೆದೊಡ 
ಗೆಯ್ದೆಯೊ. ನಾಯುಣ್ಣದ ದೋಣ*ಯೊಳೂಡಿದೊಂಗೆ ಪಪಯಿದನೆ ಕ 
(4:9:6ೂ. ೨.೬೪). ೨. ಗಂಡನ ಅಥವಾ ಹೆಂಡತಿಯ ತಂದೆಯ ನೆ; 
ಸೊಸೆ `` ನಮ್ಮ ಮಾವನ ಮನೆ ಹಾಲುಕ್ಕಿದಂಗೆ ಉಕ್ಕಲಿ ” ಎನ್ನುತ್ತಾಳೆ 
(ನನ್ನೂರು. ೦೦೫); ಈ ಅಳಿಯದೇವರುಗಳು ಮಾವನ ಮನೆ ಬಿಡದೆ ಭದ್ರ 
ವಾಗಿ ಹೈಡಂದಿರ ಜೊತೆ ಇದು ಬಿಟ್ಟರು (ಮಾಮನ. 300). ೩. (ಆಲಂ) 


ಇ 


ಊಟಉಪಹಾರಗಳ ಮಂದಿರ ; ಹೋಟೆಲು: ಊಟ ತಿಂಡಿಗಳಿಗೆ 


; ಮಾಮರ (ನಾ). 


ಮೊಮಲತಿ 

{ ಇ ಮಾವನ ಮನೆ ಇದ್ದೇ ಇದೆ. ಮಲಗುವುದಕ್ಕೊಂದು ರೂಮ 
ಕ (ಊಂ). ೪. ಸೆರೆ: ಕಾರಾಗೃಹ: 
6 ಸೆ ಮನೆ ಸೇರಿದ (03). * ಅತ್ತೆಮನೆ ` 
| ಪರಾ. ಮಾಡನಸಿಂಸ ಎ ಮಾವನ ವಶವರ್ಶಿಯರಾಗಿ ಸಿಂಹದಂತೆ 
೬| ಪರಾಕ್ರಮದಿಂದ ಹೋರಾಡುವವನು; ಒಂದು ಬಿರುದು: 
ಪರಾಂಗನಾಪುತ್ರ ಸಗಳಗುಣಗಣೋತ್ತುಂಗ ಮಾವನೆ ಸಿಂಗ ಜತವೈರಿ . , . 

| ಶ್ರೀಮತ್‌ ಕಲಿಯಮ್ಮರಸಂ (ಕಶುರಿ. 6-30; 1039)- 


ದೇ.॥ ತಮಿ. ಮಾಮುನ್‌, ಮಾಮಾ: ಮಾಮಾಣ್‌ ಮಲ, ಮಾಡು! 
ತೊದೆ. ಮುಮನ್‌, ಕೊಡ. 
ತಾವೆ; ತೆಲು. ನಾಯ್ಯ. ಪರ್ಜಿ. ಕುಇ, ಮಾಮ; ಕುದಿ. ಮಮ್ಮ 
ಕುರುಖ್‌. ಮದಖಸ್‌ ; ಮಲ್ತೊ. ಮದು; ಬ್ರಾಹುತ. 
ಮಾಮಾ. /ಹಿಂ ಮರಾ. 'ಮಾಮಾ./ಪ್ರಾ. ಮಾವರ, ಮಾವುಗ, ದಾಮೂ./! 
ಸಂ. ಮಾಮ] 
ಮಾಮಂಡಿ (ನಾ). ಒಂದು ನದಿಯ ಹೆಸರು: ಮಾದದೀವೀನದೀ 
 ಮಾಮಣ್ಣಿ[ನ)ದೀ (ಇ6- ಸ1% ೨೩3-8೩; ೦ನೆಯ ಚ). [2] 
ಮಾಮಂದಿರ (ನಾ)- ದೊಡ್ಡ ದೇವಾಲಯ ೭ ಮಲ್ಲಿಕಾರ್ಜುನ ಮಾ 
ಮಹ]ಮಂದಿರಕ್ಕಾಗ್ನೇಯದಲ್ಲಿ' ಜಲಜನಿತಸೆಲೆಯಂ ನೋಡಿ 
ಕೆಜ್‌ಯಗಲವಿಲ್ಲಿತನಕಿಂದು ಸೀಮಾರೇಖೆಯಂ ಕಟ್ಟೆ (ಸರಣ. 
[ಮ್ಮಾ 4 ಮಂದಿರ] 
ಮಾಮಕ (ನಾ). ೧. ನನ್ನದು; ಫನಗೆ ಸೇರಿದುದು : ಮಾಮಂವಿದೆಂ 
ದಾವುದಕೊ ತಾನೆ ಬಲಿವೋಗಿ ಶಾಮನವನೊಂದುವುದು (ಕುಂಕುಕ, ೪೨6). 
| 1 ಪಿ. ನಮಸ್ಕರಿಸುವ ಒಂದು ರೀತಿ: ಸಾಮಾನ್ಯ ನಮಸ್ಕಾರಕೆ ನ 
| ಯರ ವುದರ ತ್ರಿವಳಿಗಡ್ಡಿರೆ ಕೈಯಾ ಮೈಗೆ ಮಖುದ ವೆ: 
[ಸಂ.] 
'ದ ಹೆಸರು 


ಮ 


19 


ಮಾಮ , 


15 


[ಶಾಕಾಂ-. 


| 
| 
28. 
| 


ೇಲ್ರಿಡೆ 

ಮೆಂದಕ್ಕು (ತಪಾ. ೩೩). 
ಮಾಮಕಾಚಿ (ನಾ). ಒಂದು (2): 

ಭಟಾರರ್‌ ಮೆಚ್ಚ ಕೊಟ್ಟ ಕೊಡಬಸ್ಸಿ ಪದಿರ್ಕ್ಯೊಳ ಕಳನಿ ಮಾದುಕಾಚಿಯ 

ಕೆಳಗೆ ಪದಿರ್ಕ್ಕೊಳ ಪಾಟು (ಎ4. ೫, ಮುಳಶಾ: 68-೫2 ತು. on). [? ] 
[ಮಾಮನಿ (ನಾ). ಮದುವೆಯಾದ ಬಳಿಕ ಬೀಗರನ್ನು ಕಳುಹಿಸಿ ಕೊಡು 
ವಾಗ ನೀಡುವ ಔತಣ : ಅದುದಲ್ಲಿಂ ಮೇಲೆ ಮಾಮನ ನಿಸ ಮೇದಿನೀ 
ಪತಿ ಜನಕರಾಯಂಗಾ ದಿವಾಕರಕುಲಲಲಾಮಂಗಖಳವಿಭವದರಿ (ತೊರರಾ, 
6-0೬-38) ; ಮಾರನೆ ದಿನ "ಮಾಮನಿ" ಇತ್ಯಾದಿ ಕಾರ್ಯಗಳನ್ನು ತೀರಿಸಿ 
ಕೊಂಡು ಗಾಳುಪುರಕ್ಕೆ 


ಗಂಡಿನವರ ಮಾಮನಿಯ 


ಸಳಃ 
1 


ಬಂಡಿಕಟ್ಟಿದರು (ಕೂರ. 90) ; ಮರುದನ 


ಊಟಕ್ಕೆ ಅಕ್ಕನ ಜೊತೆಗೆ ನಾನೂ ಹೋಗಿದ್ದೆ 


i (Gs ay 

| ಮಾಮನೀಪ್ರಸ್ತ ಎ ಬೀಗರ ಊಟಿ: 

; ಪಲ್ಲು (ಕಿತುಗು- ೩) ; ಒಂಭತ್ತನೇ ಬಿವಸ ವರಪಕ್ಷದವರ ಮಾಮು] 

(|. ನಡೆಯಿತು (ಮಂಜುಕ. ೧೪೦). 
-ಮಾಮನೆ `ಮಹಾಮನೆ` ನೋ. 

ಮಾವಿನ ಮರ: ದಂಡಕರಿಸಿಯರ್‌ .. 

ಮಾವಿನ]ಮರದ ಕೆಟಗೆ ಸ್ವಾಧ್ಯಾಯಂಗೆಯ್ಯುತ್ತಿರ್ದರ" 


ಮಾಮನೀಪುಸ್ತ 


ಹಿಂ. ಮೆಹಮಾನೀ ಇ ಆತಿಥ್ಯ) 


ಎ ಮಾಣಿ. 


(23: ೦೭೨-೦೩); 


ನ್ಯ 


ಸೊಗಯಿಸಿ ಬಂದ ಮಾದುರನೆ ತಳ್ತಿಲ ದಳ್ಳಿಯೆ ಪೂತ ಜಾತಿಸಂಪಗೆಯೆ. . . 


ಸೋಲಸ್ಟೊಡಾವ ಬೆಟ್ಟುಗಳೊಳಮಾವ ನಂದನವನಂಗಳೂಳಂ ಬನವಾಸಿ 
ದೇಶದೊಳ್‌ (ಕತ: ೪೨೨೪); ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತ 


ಣಿಂದೆತ್ತ ಸಂಬಂಧವಯ್ಯ (ಅವಕಂ. ೧೫-3೯): [ಮ್ಯಾ (<4 ಮಾವು) ಮರ] 
43 |ಮಾಮಲತಿ, ಮಾಮಲೇಶಿ, ಮಾಮಿಲತ್ತು (ನಾ). ೧. ತಹಸೀಲ್ದಾರನ 
ಕೆಲಸ ಶಹಸೀಲುದಾರಿಕೆ ; ಮಾಡುವ 


ಮುುನಸಧಿ 


ಮಾಮಲೆ 


ನಸುಷ್ಯನ ಸಂಬಳವನ್ನು ಒಬ್ಬ ಕಿರಾಣಿ ಅಂಗಡಿಕಾರನು ಗಳಿಸುತ್ತಿರುವನ: 
(ಕಣ: ೩7). ಮಾಮಲೇತಿ ೧. ನಮ್ಮ ಶೇಷಣ್ಣ ಆಗ ಬಿ.ಎ, ಆಗಿದ್ರ 
ಆಗ ಬೇಕಾದಂಥಾ ಪ್ರೊಬೆಶನರ ಮಾಮಲೇಶಿ ಮಾಡುತಿದ್ದಾ ಇಷೆಷ್ಟಿತ್ತಿಗೆ 
(೨: 08) ; ನಿಮ್ಮ ಮಕ್ಕಳ ಬುದ್ಧಿ ನೋಡಿದರ ಅವರು ಮಾಮಲೇತಿ 
ಮಾಡಬಹುದು (ಮುಖ ೩), ಮಾಮಿಲತ್ತು ; ೨. ವ ;ವಹಾರದ 
ಮಾತು ; ಕಾರುಭಾರು : ಸರಹದ್ದು ಏನಾದರೊ ಹೆಚ್ಚು ಕಡಿಮೆ ಆದರೆ, 
ನಮ್ಮ ಜಿಹ್ವೆಯಿಂದಾ ನಾವು ಹೇಳದೆ ಇದ್ದಾಗ್ಯೂ ಉಭೆಯಕಡೆ ಜನರು 
ಹೇಳ್ಕಾರಪ್ಪೆ, ತಾವು ಮಾಮಿಲತ್ತು ತಿಳಿಯುವಂಥಾದ್ದು ರಾಸ್ತಿ ತೂಕ 
ಮಾಡುವಂಥುದ್ದೂ ತಮ್ಮ ಹಸ್ತದ ಆಟವಿದೆ (ಛಾಕೇಂದ್ರ- 2೬೨). 
[+ ಅರ. ಮುಅಮಲತ್‌, ಮುಅಮಿಲತ್‌ ; ಮರಾ, ಮಾಮಲತ್‌, 
ಮಾಮಲೀಯತ್‌ ; ಹಿಂ; ಮಾಮಲತ್‌್‌, ಮಾಮಲತೀ] 
ಮಾಮಲೆ, ಮಾಮ್ಲೆ (ನಾ). ೧. ಉದ್ಯೋಗ ; ಕೆಲಸ; ದಂಧೆ: 
ಇಬ್ಬರು ಮಕ್ಕಳೂ ತಮಗಿಂತಲೂ ಹೆಚ್ಚುಗಿ ಓದ ತಮ್ಮ ಮಾಮಲೆಗಿಂತ 
ಹೆಚ್ಚಿನ ಹುದ್ದೆಗೆ ಬರಬೇಕೆಂದು ಭೀಮರಾಯರಿಗೆ ಬಹಳ ಆಸಿ (ತುರಾಯಿ, ೪೪), 
ವಿ. ವ್ಯಾವಹಾರಿಕ ಅಥವಾ ವಿವಾದಾಸ್ಪೆದವಾದ ಎಷೆಯ : ರಭಾನ್ಲಿ 


ರಂಜ್ಯದ 'ಮಾಮಲೆಯನ್ನು ನಿರ್ಣಯಿಸಲು ಒಂದು ಸಮಿತಿಯು ಏರ್ಪಟ್ಟಿತು| 


(ಯತ. ಬ). ೩. ' ತಾಲ್ಲೂಕಿನ ಕಂದಾಯವನ್ನು ನಿಗದಿಮಾಡಿ 
ವಸೂಲುಮಾಡುವ ಕೆಲೆಸ್ಮ- ಉದ್ಯೋಗ ; ತಹಸೀಲುದಾರಿಕೆ : 
'ಮಾಮಲೇದಾರ' ಪರಾ. ಮಾಮ್ಲೆ: ೩. ಮಾಮ್ಲೆ ಮಾಡೋರು ನಿನ್ನ 
ಅಷ್ಟು ಅಕ್ಕರೆಯಿಂದ ಮಾತಾಡಿಸಿ ಬುದ್ಧಿಹೀಳಿ ಕಳ್ಳಿದ ಮೇಲೆ . . , 
ಖಚ್ಚರಿಕೆಯಿಂದಿರೋದು ಒಳ್ಳೇದು (ಕಗಳ್ಳ: ೦0)- 
[+- ಅರೆ. ಮುಲಮಿಲಾ ; ಹಿಂ. ಮರಾ. ಮಾಮಲಾ] 

ಮಾಮಲೆದಾರ “ಮಾಮಲೇದಾರ' ನೋ. 

ಮಾಮಲೇತಿ 'ಮಾಮಲತಿ' ನೋ. 

'ಮಾಮಲೇದಾರ, ಮಾಮಲೆದಾರ. ಮಾಮ್ಲೆದಾರ (ನಾ). ತಾಲ್ಲೂಕಿನ 
ಕಂದಾಯವನ್ನು ನಿಗದಿಮಾಡಿ , ವಸೂಲುಮಾಡುವ ಅಧಿಕಾರಿ; 


ತಹಸೀಲುದಾರ : ಹುನಗುಂದದಿಂದ ಮಾಮಲೇದಾರರು ದಕೀಲರು 
ಆ ಸಮಾರಂಭಕ್ಕೆ ಬಂದಿದ್ದರು : ಮರು. 0) ; ಮಾಮಲೇದಾರರ 


ಉಪದೇಶದಂತೆ ಮನೆಯಲ್ಲಿ ತನ್ನ `ಕಾಯದೆಯನ್ನು ಹಾಗೂ ಇತರ 
ಕೇಸುಗಳನ್ನು ಅಭ್ಯಸಿಸತೊಡಗಿದನು (ಗಂಠಾಜು- ೬): ಮಾಮಲೆದಾರ : 
ಅತಿಕುಪೆ'ಕಾಲ್ಕು ಮಾಮಲೆದಾರ ಸುಬ್ಬರಾಯನ ಸೇವೆ (44: ೪1 (1), 
ಕಂಡರ: 30೬-೫; 1967); ಗಂಡನಿಗೊಂದು ತೊಳೆಯುವ 
ಕೆಲಸವಿದ್ದುಕೊಂಡೇ ಇಷ್ಟು - ಆಡುತ್ತಾಳೆ. ' ಇನ್ನು ಅವನೇನಾದರೂ 
ಮಾಮಲೆದಾರನಾಗಿದ್ದರೆ ಇನ್ನೆಷ್ಟು ಮಾಡುತ್ತಿದ್ದಳೊ ? (ಶತಂಗ- ೦೨)- 
ಮಾಮ್ಲೆದಾರ : ನಾ ಈವತ್ತ ಕಚೇರಿಗೆ ಬರೂದುಲ್ಲ ಅಂತ ಮಾಮ್ಲೆದಾರ 
ಸಾಹೇಬರಿಗೆ ಹೇಳಿ ಬಾರೋ (೧ನ: 3/).[ « ಮರಾ. ಮಾಮಲೇದಾರ"] 


ಎಂಜಲು 


ಮಾಮಸಕ (ನಾ). ೧. ಅತಿಯಾದ ಸಿಟ್ಟು.-ರೋಷೆ ; ಧಗಿಲು 
ಭುಗಿರೆನುತೆ: ಮಾಮಸಕದಿಂ ಮಸಗಿ ತೊನೆದು ಬಸುಅಂ ಹೊಸೆದು 


ಹೊಯ್ದು ನೆಲನಂ ತಿರುಗಿ (ರಕ: ಕೇ. 06-೩): ಮಾಮಸಕದಿನೆಟ್ಟಿಂದು 


ರಕ್ಕಸಂ ಬಿಲ್ವಡೆಯಂ ಪೊಸ ನೆತ್ತರ ಪೂರಂಗಳ ಮಸಗುವಿನಂ 
ಕುಸುರಿದಆದು ಕೆಡಪಿದನಾಗಳ (ಉಡ್ಕರಿ: ೪-೭೦); ಮಾಮಸಕಂ 
ನಿಷ್ಕ ರವಚನಮೆಂಬಿವಂ ಪರಿಹರಿಸುವದು (೧ನ. ೫.6). ೨. 


(ಅಧಿಕವಾದ) ಎಜೃಂಭಣೆ,- ಸಂಭ್ರಮ,- ಸಡಗರ : “ಸಂಭ್ರಮವೇ 
ಮಾವರಸಕಂ” (48ರ: 10); ಎಡವರಿಯವಡಿಯಿಡುವ ಮಾಮಸಕಕಂಜಿ 
ದುಣಿಕುಟ್ಟಿಮತಳೆದ ಪೂವಲಿಯಂ ಬಿಟ್ಟು ಪಾಜುವ ಮಧುವಿಹಂಗಗಳ 
ಹುಂಕಾರದೊಳಂ (ಗದ: ೬೭); ರಥದ ಕೂಡೆ ಮಾಮಸಕದಿಂ ಕುಣಿವ 


೭೦೭೭. 


ಮಾಮಿಡಿ 


ಪರಿಜನದ 


ಕುದುರೆಗಳ ಒಳಗದಿ ಭೂಮಿ ಬೆಸಲಾದುದೆಯಂತೆ ತಿಂತಿಣಿಯೊಳಿ 
ದಿರ್ಗೊಂಡರದನಿಪನನು (ಶತಕ. ೦೪-೨೪); ಹೊಸ ಮಾಗಿ ಮದವಾಜ! 
ಮಾಮಕುರಂದೋಲ್‌ . ,, ವಿರಹಿಗಳ ಬಾಯಾಅ್‌ ಮಾಮಸಕದಿಂ 
ಬಂದನು ವಸಂತನು (ಸಿರ್ಕಂತ-  ೪-೬೭)- 
ಮಾಮಸಕಂಮಸಗು, ಮಾಮಸಮಸಗು ಎ ಅತಿಯಾದ ಕೋಪ 
ದಿಂದ ಕೆರೆಳು ; ಮುರಾಂಶಕನಂತಕನಂತೆ ಮಾಮಸಕಂ ಮಸಗಿ ದುರ್ಯೋ 
ಧನನನಿಂತೆಂದ೦ (ಶುಕಣ. ೪-೪೪, ಪ), ಕುರುಕುಲಕೃತಾಂತಕನಂತಕನಂತೆ 
ಮಾಮಸಕಂ ಮಸಗಿ ಪ್ರಳಯಕಲ್ಪಸಂಕಲ್ಪಂಗೆಯ್ದು (ಗಣಡು. ೬-೦೯); 
ಮನಮಂ ಮಂನಿಸಿಂ ಪಖಸುಂಕಿ ಮಾಮಸ ಮಸಗಿ. . . ಕಳೆದಳಿಸಿ ಪೋಪ 
ಕೆಳೆದಿಯ ಬಲಸೆಂದು (೬೫5. ೧೪-೩೩ ಐ): ದೆಸೆದೆಸೆಗೆ ಹರಿಹರಿದು ವಕಾಮಸ 
ಮಸಗಿ ಬಾದಣಗೊರೆದು ಕಡಹುವ ವಿಷಮುವೀರರು ಘಾಡಿಸಿತು ಡೊಂಕಣೆಯ 
ತುದಿಗಳಲ್ಲಿ (ಕುವ್ಮಳೀ. ೪-೪). [ಮ್ಮಾ 4 ಮಸಕ] 
ಮಾಮಸಕಂಗೊಳ್‌ (ಕ್ರಿ). ಅತಿಯಾದ ಕೋಪವನ್ನು ತಾಳು; 
ಹೆಚ್ಚಾದ ರೋಷದಿಂದ ಕೆರಳು: ದೆಸೆಯಂ ಖಡ್ಡಾಂಶುಚುಲಂ 
ಬೆಳಗೆ... ದಿಗ್ವೇತಂಡಮಂ ಡಿಂಡಿಮರುತಿ ಚಕಿತಂ ಮಾಡೆ ದೃಷ್ಯದ್ಧಳಂ 
ಮಾಮಸಕಂಗೊಂಡೆತ್ತಿ ಬಂದಂ ಬಗೆಯದೆ ಪೈಥಿವೀಪಾಲನುಗ್ರಾಜಿಲೋಲಂ 
(ತಂತ್ರ ಪು. ೦೦-೩೪), [ಮಾಮಸಕ 4 ಕೊಳ್‌] 
ಮಾಮಸಗು (ಕ್ರಿ). ೧ - ಮಾಮಸಕಂಗೊಳ್‌ : ಮುಸಲ ಮುಸುಡಿ 
- ೬೬ ಮುದ್ಧರಗಳ ಏಸರದಿಂ ಹೊಯ್ದಿಟ್‌ದಾಡಿದರೆಂದು ಮಾಮಸಗಿ 
ಮಹಾರಾವುತರು (40989; 0೩-೪). ೨. ವಿಜೃಂಭಿಸು ; ಸಂಭ್ರಮಿಸು: 
ಉತ್ಸಾಹದಿಂದ ಕೂಡು : ಮುಸುಕಿದ ಕುಳಿರೊಳ್‌ ಬೆಸೆಯಾಗಸವಾಳೆ. 
ಬೆಟ್ಟಿಡವಿಯೆಂಬಿವೆಂತಾನುಂ ಕಾಣಿಸಲಾರ್ತು ವಿಲ್ಲಮೆನೆ ಮಾಮಸಗಿರ್ದುದು 
ಮಾಗೆ ಮಾಗೆಸೆಕೆವೆಸರಳಿಯೊಳ್‌ (ಕರ್ಣನು. 3 ಶ್ರಯೋ)- ೩. ಹೆಚ್ಚಾದ 
ಕಾಂತಿಯನ್ನು ಹೊಂದು ; ಪ್ರಕಾಶಿಸು; ಕಣಯೊಂದದ ಚಂದುವಟ್ಟು 
ಮಾಮಸಗಿತೊ ಗಂಡುಮೇಳಿಗರ ಕೈ ಬೆಮೆರೊಂದಡೆ ಸೂಳೆಮ್ಮೇಳಮೈಂ 
(390. ೬-೦೩೩). [ಮ್ಮಾ 4 ಮಸಗು] 
ಮಾಮಳೆ (ನಾ)-' ಜೋರಾಗಿ ಬೀಳುವ ಮೆಳೆ; ಭಾರಿವಂಳೆ; ಮಾಮಳೆ 
ಸಮುದ್ರೆದೊಳ್‌ ಕಣಕೆದಂದವೈಸೆ ನಿಮ್ಮಾ ಮನಃಪ್ರೀತಿ ಕೈಗೂಡು 
ಪಂಶೊರೆವೆನಾ ಶ್ರೀಮಹಾನಂದಿಯ ಮಹಾತ್ಮೆಯ ಕೆಥಾಕುತೂಹಲವನಂ 
ಲಿಪುದು (ಹರವೂ. ೨-೩). [ಮ್ಮಾ 4 ಮಳೆ (ಎಮಟ)] 
ಮಾಮಾ, 'ಮ್ಯಾ' ಪರಾ. 
ಮಾಮ್ಮಾ `ಮ್ಮಾ` ಪರಾ. 
ಮಾಮಾಯೆ (ನಾ). ಒಂದು ವಸ್ತುವು ಮತ್ತೊಂದರಂತೆ ತೋರ:ವುದಂ: 
ಅವಿದ್ಯೆ; ಮಹಾಮಾಯೆ : ನೀನೊಲವಿನ ಸಾಮ್ರಾಟ, ಮಾಮಾಯೆಯ 
ಕಣ್ಣೇಟಿ (ತಂತವ- ೨೩-೨೦)- [ಮ್ಮಾ 4 ಮಾಯೆ] 
ಮಾಮಾರಿ (ನು). ದುರ್ಗೆಯ ಒಂದು ಅವತಾರ : ಮಹಾಮಾರಿ 2ಆ 
ರೂಪಿನಿಂ ಮೃತ್ಯುರೊಪಿನಿಂ ಕಾಲನಾ ರೂಪಿನಿಂ ಕೃತಾಂತಾಖ್ಯನಲ್ಲಿ 
ಮಾರಿಯಲ್ಲತ್ಕುಗ್ರಮಾರಿಯಂತಲ್ಲಿ ಮಾಮಾರಿಯಾ ಚಿತ್ರಗುಪ್ತಾಧಿಕರಣಂ 
(ಸಾವಂತ: 3-00)- [ಮ್ಯಾ 4 ಮಾರ್ಮಿ) 
ಮಾಮಿ (ನು). ಸೋದರಮಾವನ ಪತ್ನಿ: ಅತ್ತೆ: ಈವರೆಗೆ ಮಾಮಾ 
ಮತ್ತು ಮಾಮಿ ತನ್ನನ್ನು ಮಗನೆಂದೇ ನೋಡಿರಬಹುದೆಂಬ ವಿಚುರದಿಂದ 
ಅವನು ಷೆಳೆಕಿತನಾದನು (ಗಂಪಾಯಿ, 0೩), (ದೇ.॥ ತವಿ. ತುಳ್ಳು 
ಪರ್ಜಿ. ಮಾಮಿ. / ಮರಾ. ಮಾಮಿ, ' ಮಾಮಾ ; ಹಿಂ. ಮಾಮಾ, 
ಪ್ರಾ. ಮಾಮಿಯಾ, ಮಾಮಿ. / ಸಂ. ಮಾಮಿ) 


ಮಾಮಿಡಿ (ನಾ). ೧. ಮಾವಿನ ಹೀಚು ; ಮಾವಿನ ಕಸುಗಾಯಿ : 
ನಡೆಗಲಿಸುತ್ತುಮಂಚೆಗಳೆನೋದಿಸುತುಂ ಗಿಳಿಯಂ ಪಿಕಕ್ಕೆ ಮಾಮಿಡಗಳ 


ನಿಕ್ಯುತುಂಿ , , . ನಿರಂತರಂ ಪೌರಎಲಂಸಿನೀಜನಂ 
(ಮುಂ. 3-೩೯); ಆಳಿಗಲರ್ಗೊಂಚಲ ಗಿಳಿಗೆ ಮಾಮಿ « ಈವುತಾ 
ಬನದೊಳಗಿಹರಂಬುಜಾಕ್ಷಿಯರು/ (ಕುಂಸಾಂ. ೪-೬೩)- ನಿ. (ಉಪ್ಪಿನ 
ಕಾಯಿಗೆ ಬಳಸುವ) ಚಿಕ್ಕಗಾತ್ರದ ಒಂದುಬಗೆಯ ಮಾವಿನ 
ಕಾಯಿ : ಮಾಗುಳಿವೇರ್ಮೊಳೆಯಲ್ಲವೇಲೆ ಕಮ್ಮಿಪ್ಪ ಸುಭದ್ರೆ ಮಾಮಿಡಿ 
ಎತ್ತ ಅರೆಮಾದುಘಲುಗಳಾದಿಯಾಡುಪ್ಪಿನಕಾಯ್ದು ಳಂ ಮಗ ಮಗಿಪ್ಪು 
ವನಿಕ್ಕಿದನಬ್ಬಪತ್ರದೊಳ್‌ (60: ೫-೬): 
[ಮ್ಯಾ (ಮಾವು) ಎ. ಮಿಡ್ಕಿ) 

ಮಾಮಿಲತ್ತು 'ಮಾಮಲತಿ' ನೋ. 

ಮಾಮುಗುಳ್‌ (ನಾ). ಮಾವಿನ ಮೊಗ್ಗು: ಮಾಮರೂ. ಮಾಮಿ. 
ಮಾಮುಗುಳ್‌ (5ರ್ಣಾನು.೩೩3 ಶ್ರದೋ). [ಮ್ಯಾ ( ಎಮಾವು) *ಮುಗುಳ್‌,] 

ಮಾಮೂಲ್‌ * ಮಾಮೂಲು ` ನೋ. 

ಮಾಮೂಲಿ " ಮಾಮೂಲು ` ನೋ. 

ಮಾಮೂಲು, ಮಾಮೂಲ್‌, ಮಾಮೂಲಿ (ನಾ). ೧. ರೂಢಿ : 
ಅಭ್ಯಾಸ ; ರಾತ್ರಿ ಕೆಲಸವೆಲ್ಲಾ ಮುಗಿದ ಮೇಲೆ ಆಣ್ಣತಂಗಿಯರಲ್ಲಿ 

ಮಾಮೂಲಿನಂತೆ ಮಾತಿಗಾರಂಭವಾಯಿತು (೦840: 03) ; ಪೈಪೋಟಿಯ 

ಲಿಗೆ ನೀರನ್ನು ಸೇರಿಸುವುದು, ಗ್ಯೊಧಿಯ ಒಟ್ಟಿಗೆ ಬೆರಕೆ 


ತೊಲಗದಿರ್ಪುಡು 


ಕಾಲದಲ್ಲಿ 


ಮಾಡುವುದು-ಇವು ಮಾಮೂಲಾಗಿ ಬಿಟ್ಟವು (ಶಿಕಾ: ಊಂ). ೨. ಸಂಪ್ರ 
ದಾಯ ; ಪರಿಪಾಠ: ಈಗ ತತ್ವರತ್ತಿಯ ಬೆಳಕಿಲ್ಲದೆ ಮಾಮೂಲುಗಳ 
ಕುರುಡುಕತ್ತಲ್ಲಿ ಮುಳುಗಿವೆ (0ರ. ೩೫೦) : 


ಸೇಶೋಷದಿಂದ ನಗುವುದೂ 
ಾ ಎವ ಸನ್ನಿದೇಶದಿವ ಇರಲಿಲ್ಲ 
(ಹುಟ್ಟತ, 4). ೩. ರೀತಿ; ರಿವಾಜು :ಕ್ರಮ: ಈ ವಾಯಿದೆ ಕಳೆದ 
ನಂತರ ಮಾಮೂಲಾಗಿ ಕೊಡಬೇಕಾದ ಗಣಿಯ; ಕೊಡದೇ 
(ಪ್ರವಾತ- 1, eee). ೪. ದಿನನಿತ್ಯದ್ದು : ನಿಯತದಾಮದು ; 

ಹಾಬಳ್ಳಶ್ವರದೇವರ ಸಂನಿಧಿಯ್ದ ಬ್ರಾಹ್ಮಣರಿಂಗುಂ ಮಾಮೂಲಿನಂತೆ 


ಶ್ರೀವೀರಕಾವರ್ದೇವರಸರು ಆಚುದ್ರಾರ್ಕವಾಗಿ ಮಾಲೂರ ಗ್ರಾಮಾನುಮತ 


ದಿಂದಾ ರಾಜರು ಕೊಟ್ಟರು (ಬೂ: Xvi. 0೬೨-೮: 1256) 5 ಮಾ 
ಲಾಗಿ ಈ ಮನೆಗೆ ಇವಳದೇ ಹಾಲು ಸಪ್ಲೈ (ರೂಪಸು.. 00)- ೫, ಲ: 
ಹೊಸದಾಗಿ ನೌಕರಿ ಹಿಡಿಯಲುಬರುವದರೆಲ್ಲು ಹೆಡ್‌ಕ್ಲಾರ್ಕರಿಗೆ ಇಪ್ಪತ್ತ ಎದು 
ರೂಪಾಯಿ ' ಮಾಮೂಲು ` ಕೊಡಬೇಕಾಗುತದ 
ತಾವು ಬಂದಾ ಲಾಗುಯಿತು ಅವನಿಗೆ ಆಳುಕಾಳುಗಳ ಸಂಬಳದಲ್ಲಿ 
ಬರುತಾಯಿದ್ದ ಒಂದು ಭಾಗ ಮಾಮೂಲು ಬಂದಾಗಿ 
ಹೋಗಿತ್ತು (ಸಾಪ. ೨93): ಬರೆದ ಪತ್ರ ರಿಜಿಸ್ಪರಾಗಬೇಕಾದರೆ 
` ಆಫೀಸಿಗೆ ' ಮಾಮೂಲು ಸಲ್ಲಿಸಬೇಕು (ಗಂನಾಳ- ೯0). ಮಾಮೂಲ್‌ : 
೪. ರಾತ್ರಿಯೂಟದ ನಂತರ ಒಂದು ಸುತ್ತು ನಡೆದಾಡಿ ಬರುವುದು ಅವರ 
ಮಾಮೂಲ್‌ ಪರಿಪಾಠ (ಕೂ). ಮಾಮೂಲಿ : ೧. ಇವರ ಮಾಮೂ 
ಅಯ ಮಾತುಗಾರಿಕೆಯು, ಕತೆಗಂರನ ಸರಸತೆಯನ್ನು ನಗೆಯಾಡುವಂತೆ. 
ತಾತ್ತ್ವಿಕ ನೀರಸ-ವಿರಸಗಳೆ ಮಾರ್ಗವಾಗಿ ರಸದರ್ಜ್ಯ ಸತ್ಯಲೋಕದ 
ಶುಭ್ರತೆಯನ್ನು ಸೇರುವುದು (ಎ೫೩ನುಂ- ೪). 
[ + ಅರ. ಮಅಮೂಲ್‌ ; ಹಿಂ. ಮಾಮೂಲ್‌, ಮಾಮೂಲೀ : 

ಮರಾ. ಮಾಮೂಲ್‌, ಮಾಮುಲೀ] 

ಮಾಮ್ಲೆ 'ಮಾಮಲೆ' ನೋ 

ಮಾಮ್ಲೆದಾರ ` ಮಾಮಲೇದಾರ ' ನೋ. 

ಮಾಯ್‌, ಮಾಯ (ಕ್ರಿ): ಮಾಯ್ದ (ಭೂತಕ್ಕ), ಮಾದ್ಕು- 
ಮಾಯ್ಬು (ಭೂತನ್ಫೂ). ೧. ಕ್ಷಯಿಸು ; ಕ್ಷೀಣಿಸಂ : ತಪ್ಪಶೇಷ 
ಮಾಗಿ ಮಾಯ್ದೆನ್ನ ಶರೀರಮಂ ಪ್ರಿಯತಮಶರೀರಸಂಯೋಗಾಹ್ಲಾದದಿ 


( ನಾಪೋಲ.- ೩೦) ; 


೭೦೭೮ 


10 


45 


ಮಾಯ: 


ನಾಜ್‌ಸಿದಪ್ಪೆಂ (ಕಾಮಣ: ೫೯0); ಕನಲ್ವ ಕಿಚ್ಚಿನೊಡನಾದಿದ 
ತೆಂಬೆಲರಾತಪಂಗಳಂ ಕುದಿವ ಸಃ ೯ ಹುದೆ... ಹಿಮುವುಂಡು 
ಬುಟ್ಟಿ ತಣ್ಮಡುವಿನ ಫೂವೆ ಸುಟ್ಟಪುದು ಮುಯ್ದ ವಿಯೋಗಿಗಳಿಂತು 
ಬರ್ದಪರ್‌ (ಆರಕೇ. ಇಇ). ೨. ಕಾಣೆಯಾಗು: ಮರೆಯಾಗು ; 
ಮುರುಳಂ ಮಾದ [ಶಾಣು.ಯ್ದ್ಹ]ಲರಾಯ್ವು ಮೆಯ್ಕರಿಸಿನಂ ಕಂಪೋ 
ಡಿತೀ ಬೆಂದ ದೀಪಿಕಿಯುಂ ॥ರ್ಗುಡಿವಟ ಸದೆನ್ನಿನಿಯನಿನ್ನುಂ ಬಾರನೇಕೆಂದು 
ಸುಯ್ದಂಬಕಾಂಬು! (ರೀರನ. 


ನೀಕಯುನಿಕ್ಕಿದಳ ೨-೩೪). 


೩. ಕಾಂತಿಗುಂದು : ಬಣ್ಣಗೆಡು : ಮಂಕಾಗ್ಗು: (4). ೪. ಕಳೆದು 


ಹೋಗು: ಇಲ್ಲವಾಗು 


ಹೋಗಿ ವಿಶ್ವಾಮಿತ್ರವ: 


ವಿನಗರಸುತನ ಮಾಯ್ಬು [ಣ೫. ಮಾದು] 
ದುದು (೫88, 6-೭4). ೫. (ಗಾಯ. 
ಸ್ಥಿ: ಮುಂತಾದುವು) ಗುಣವಾಗು ; ವಾಸಿಯಾಗು : ಕಲವು 
ದಿವಸಕ್ಕೆ ೪೦ ಮಾಯ್ದು ಲೇಸಪ್ಪುದುಂ (ಭರ್ಮಾನ್ಮ, 03-೩೫); 
ಅದೇನು ದೊಡ್ಡ ಗಾಯದಲ್ಲ. ತಾನೇ ಮಾಯ್ದು ೫ 
(ಮಕ್ಕೆತು- ೦೬೨). ೬. ಸಾಯು ; ಮರಣಹೊಂದು : 
ಜುರ್ಯ್ಯಮುನೀನ್ದ ೨ರುದರದಜಾಿಂಸ್ಸಾ' ಶ್ವರ್ಯಮೇರುಂಜಗಂ ರ 
ತಿಂಗಳ ನಮಂ ಭಾವಿಸಿ ಸಮಾಧಿಮರಣದಿನ್ದ ಮಾಯ್ಡು ನೋನ್ತು 
ಸೆಗತಿಗೆ ಸನ್ನರ್‌ (ಎಕ. Xv. ಎಕತೊ. 69-08 ; 910. ೭. ಕೆಡು : 
ಬಹುವರ್ಣ್ಣವಾಜಿರಾಜಿಗಳುಮನೆಯ್ದೆ 


ಹಾಳಾಗು; ನುಶವಾಗು : 
ನೋಡಿ ಮನಮಿಕ್ಕಿ ಗಬಿಕಿಲ್ಲೆನೆ. ಸತ್ತು ಮಾಯ್ಡ ಲೋಭಿಗಳ ಪವಣ್ಣೊ 
೮. ಡುಷ್ಪತನವನ್ನು 


ಹುಣ್ಣು. 


ತನ್ನ 


ಳಲ್‌ (ಕು VI. ಶಿಕಾಂ- 0380-೩9; 1049) 3 


ಹೊಂದಿರು: ತೆಜಪನೆ ಪಾರ್ದಿರ್ಹಂ ಮಾಯ್ದಆಗುಲಿ ಜವಂ 
(೪೨-೪-೭; ಜನಪದವೆನಿತೊಳವನಿತಜಕೊಳಿನಿತೂರೊಳವನಿತುವುಂ. 


ಪಲರ್ಮೆಯುಮುದು ತಿ 


ತಿಟ್ಟ ನೆ ತಿರಿದು ಮಾಯ್ಸ ಡೊಂಬನ ಮನೆಯೊಲ 


ಗಿ ನಮೆಯ 


ಮಲುಮಲನೆ ಮಜ, ಸತ್ತಿರ್ಕುಂ (ಸುಕುವೂ. ೩-೦೩); ಮಾಯ್ಸ 
ವಿಧೂತ್ರ; ಇಗಿನಗ್ರತನೂಜನಂತಗಲ್ಲಿ ಕೊಂಡುಯ್ದಾಂ(3ದ್ರ, ಫು: ೫-0೦). 
ಮಾಯ್ಕು : ೩. ಕಂಪಿನಲಿ ನ್ಯಮಾಡಡೆ . , . ಇಂಪನೊಡ 
ಓಂಗೀಯದಿರ್ದಡೆ ಕೆಂಪು ಮಾದಡೆ ಗಂಥಕಾಂತಿಯ ಸೊಂಪ್ರ ಬಜತಡೆ 
ಬಳಿಕಲಾ ಎನಗೀಶನೊಡನಂಕ (04್ಯ ೨೩-೩): ೪. ಒಳಗೊಂದು ಅನಿಮಿಷ 
ಲಿಂಗವ ಕಂಡು ಮನೋವುಷ್ಟದಲ್ಲಿ ಪೂಜೆಯ ಮಾಡಿದಡೆ ನಾಚಿಕೆ 
೫. ಕಂಚಿನ ಹರಿ 
ದಲ್ಲಿ ಹಾಕಿ ತಾಮ್ರದ ಚೊಂಬಿನಿಂದ ಮರ್ದಿಸಿ ಆಮೇಲೆ ಸುಣ್ಣ 
ಪವಡಗೆ ಹಾಕಿ ಹೊಂ ಹೊಗೆ ಹತ್ತಿಸುವದು. ಕಾಲುಮಂಡಲದೊಳಗೆ 
ಯಂತಾದ್ದು ಮಾಯುವದು (ತ. 9-೬) ; ವಿಜಯಿ ಮರ್ದೈವದ 
ದಂಡು ಹಿಂಬೆಗೆಯಿತು ಕಲೆಯುಳಿಯಿತು ಗಾಯ ಮಾದು (ಇಂತಾಪ- ೩೨-೫೬); 
ಗಾಯ ಬೇಗ ಮಾಯುವುದಿಲ್ಲ (1625 069). ೯. ಪರಿಹಾರವಾಗು : 
ನಿವಾರಣೆಯಾಗು ; ವಿಂಧೃವಡವಿಯೊಳನಂತಕೊೋಟಿಮೃಗಂಗಳಿರ್ದಶ 
ವವೆಲ್ಲಮಂ ಕೊಂದಾ ನೆತ್ತರಿಂ ಖೇಡಕಂಳಿಯ್ದಂ ಮಾಡಿಯಲ್ಲಿ ನೀಡುಮ್ಕೊ 
ಲಾಡಿ ದೇಹದ ದಾಹಂ ಮಾಮ 


ಸುಖಮಕ್ಕು (ಪ್ರಣ್ಯಕ್ರ- ೪೬ ಐ) ; 
(ನ: 80-098). ೧೦. ಮುಗಿ: 


ಭು 
ಮುಂದಣ . ಕಾಳೆಗದ ಕರ್ಣಾಮೃತದ ಮಳೆಗಾಲ ಮಾದು 


ಶಿಶುವಿನ ವೇದನೆ ಮಾಯಿತ್ತು ನೋಡಾ (ಸಿಕ 
ತೀರು : 
ವಿಲೋಚನದ ಮಳೆಗಾಲವಾಯ್ಡು (ಉಷ್ಮಾಕ- ೨೬-೦)- ೧೧. ಪಕ್ಚವಾಗು; 
ಕಳಿಃ 


ಮೊದ ಸಕ್ಕರೆ ಮಾವು ನೇಜಸಿಲವಣ್ಣ ೪ 


೫೩). [ದೇ.॥ ತಮಿ. ಪರ್ಜಿ, ಗೊಂಡಿ, 
ಮಾಯಾ] 
ಮಾಯ (ನಾ). ೧: ಗಾರುಡಿ; ಇಂದ್ರಜಾಲ ಕಣ್ಯಟ್ಟು ; ಮಾಯಮನೆ 


ಬೀ: ತಿಕ್ಕಿ ದೇವಕಾರ್ಯದೊಳಿನಿಸುಂ ನೋಯದೆ 


ಮಾದಿಹ ಬಾಳೆ ಕಾಬಾಳೆ 


ಪೆಜರನ 


ಮಾಯ 


್ಲಳಣ್ಣ ಭಾವಿಸಿ ನೋಡಾ(ರರ್ತಾಮ್ಮ . 
6-003); ಮೈದುತಳಿಕಾಂತಿಯಿಂ ಮಿಳಿರ್ವ, ಪೂಗುಡಿ ಕೆಂದಳಿರ್ದೊಂಗಲಂತೆ 
ತೋಟರಿದೊಡದನ್ನೊಲ್ಲದೆ . . . ಮಾಮರನಲಿದೊಂದು ಮಾಯದ ಮರ 
ನೆಂದು ಸಾರ್ದಳತಿಮುಗ್ತೆ ಕುಜಾಂತರಮಂ ವನಾಂತದೊಳ್‌ (ತಂದ್ರಥಿ- 
೨. ಮಿಥೆ ತೋರಿಕೆ: ಭ್ರಮೆ: 
ನೊದಆಿಯಲಿಕ್ಕಿಲ್ಲಾಗಿ ಸಂದೇಹ . ಬಿಡದು ಮುಂದುಗಾಣದು. ಲೋಕ 
ಬೆಂದ ವಸಿಯ್ಯಕ್ಕಂಜಿ ನಿ ಅಕೆವೊಕ್ಕೆ (೧4. ೪೨); ಇದು. ಪಶುಪತಿಯು 
ಮಾಡಿದ ಮಾಯದ ವಿಧಿ: ಡು ತಿಳಿಯದೆ ಹನೆಗೆಟ್ಟು ಹೋಯಿತ್ತು 
ನೋಡಾ ಮೂಜಗವೆಲ್ಲ ೩. ಮೋಸ ; ವಂಚನೆ : 


ವ ತ್ರಿ ಬಂದಡೆ 
೬-0೦೬) ್ರಾಂತಿ ; ದಹೆ 


(erode. ೭-೩). 


ಕಪಟ : ಮಾಯದ ಟಕ್ಕಿನ . ಕಪಟೋಪುಯಪ ಕಣಿಗಳ ಸಂದ 
ಸ್ತ್ರೀಯರ್ಕೇವಲಮೆ  ಸರ್ವಜನವಂಚಕಿಮುರ್‌ (6ರ್ಶಾಮ್ಯಸಿ- ೭-೦೫೬) : 


ಮಾಯದಬಲೆಯರು ಕಾಣುತ್ತ "ಮರು ಭಾವಧಟರಾಯ . . - ಎಂದು 
ಕೀರ್ತಿಸಿ ಗಾಣನಾಯಕಿಯಲೆಸದು ವಂಡಿಗೆವಿಡಿದು ಪೊಡಮಟ್ಟು ಹಾಡ 
ಲುದ್ಕೋಗಿಸಿದರು (೫8n- ೭-೩);  ಮಾಯವನನುಗೊಳಿಸದೆ ಮೈಮಜ 
ಸದೆ ಕಾಯಮನೋವಚನಗಳ್ಳ ಆಯಸದಿಂದಳವಳಿಯದೆ ಪತಿಯನುಪಾಯ 
ದಿಂದುಪಚರಿಸುವೆದು (40: ೩-೪). : ೪. ಪ್ರೀತಿ ; ವ್ಯಾಮೋಹ ; 
ಬಾಯೊಳಗೆ ಬ್ರಹ್ಮಾಂಡಕೋಟಿಯ ದಾಯವನು ತೋರಿಸಿಯೆ ತಾಯಿಗೆ 
ಮಾಯದಲ್ಲಿ ಮಗುವಾಗಿ (ಗತ. ೩-9). '೫. ಗಾರುಡಿಗಾರ : 
ಐಂದೃಜಾಲಿಕ : ಇನ್ನೇನಹುದೆಂಬೆ ಇನ್ನೇನುವನಲ್ಲೆಂಬೆ ಎಲ್ಲಾ ಮಾಯನು 
ನೀನಾಗಿ ಹಿರಿದಹ ಗಿರಿಯ ಹತ್ತಿ ಬಿದಿರ ತಳದವನಂತೆ ಒಂದ ಬಿಟ್ಟೊಂದು 
ಹಿಡಿದಡೆ ಅಲ್ಲಿಯೇ ಚೆಂದ (ಕೋಕಾ. ೨-೫). ೬. ಲಕ್ಷ್ಮಿ. ೭. ದುರ್ಗೆ. 

ಮಟಮಾಯ, ಮಟಾಮಾಯ, ಮಾಟಮಾಯ (ದ್ವಿರುಕ್ತಿ): ೧. 
ಇದಕ್ಕಿದ್ದಂತೆ ಪೂರ್ತಿಯಾಗಿ ಅದೃಶ್ಯವಾಗುವಿಕೆ.- ಕಾಣದಂತಾಗು 
ವುದು: ಗಾಳಿಯೋ, ಮಟಮಾಯ ಮಾತುಡ ಮಳೆರಾಯ (ಆಕಳು. 
೩೪೪-4) ; ಮಳೆಯಿರದಿರೆ ಎಲ್ಲವು ಮಟಮಾಯ (ಮುಕ್ತಕ. ೭೦-09) : 
ಆ ಗಂಡ ಗಾಬರಿ ಆಗಿ ಪರಾರಿ, ಮಟಾಮಾಯ (ನರರ. ೩:೩8) ೨. 
ಅಸ್ಪಪ್ಪವಾದಂದರಿ : ಆ ಅಟ್ಟಿಂಬಟ್ಟಂ ಅರಣ್ಯದ ನಟ್ಟನಡುವೆ ಬೆಟ್ಟ 
ಗೋಟೆಯೊಂದನ್ನು ಕಟ್ಟಿದ್ದು . . . ಅದರ ಸುತ್ತಿನದೆಲ್ಲ ಮಾಟಮಾಯ 
ನಾಡು (ರಂ: ೪). p ಇವು `ಕಟ್ಟಕಡೆ', "ಬಟ್ಟಬಯಲ್‌" 
ಎಂಬುವುಗಳ ರೂಪಸುಮ್ಯದಿಂದ ಮಾಡಿಕೊಂಡಿರುವ ರೂಪಗಳು. 
ಮಟಮಾಯಗೆಯ್‌ ಎ ಇದ್ದಕ್ಕಿದ್ದಂತೆ ಅದೃಶ್ಯಸೊಳಿಸು ; ಮಂಗ 
ಮಾಯಮಾಡು : ಮುದ್ದುಮುಖಾನ್ವಿತೆ ಶಿಶು ನಿನ್ನ ಮಗ್ಗುಲೊಳಿದ್ದುದ 
ಮಟಮಾಯಗೆಯ್ಯ ಕದ್ದು ಕೊಂಡುಯ್ಬು ರಂಬರ ಶರಧಿಯೊಳಿಡೆ 
ಬಿದ್ದುದು ಮಾನ ಬಾಯೊಳಗೆ (ಕೋತ3. ೧೩-೪೦). ಮಟಮಾಯವಾಗು- 
ಇದ್ದಕ್ಕಿದ್ದಂತೆ ಅದೃಶ್ಯವಾಗು... ಕಾಣೆಯಾಗು : ಕಟಕಟ ಹುಟ್ಟಿ 
ದಾಕ್ಷಣ ಶಿಶು ನೋಡಲೈ ಮಟಮಾಯವಾದುವಂಶ್ಚರ್ಯ (ಫೋತತ. ೩-೦); 
ಶ್ರೀಪಾದನೂ ಎಷ್ಟೂ ತಿಳಿಯದಂತೆ ಮಟಮಾಯವಾಗಿದ್ದನು (ಕನಕ. ೩೦); 
ನನ್ನ ಕೈ ಹಕ್ಕಿ ಮಟಮಾಯವಾಗಿ ನಿನ್ನ ತೊಡೆಯಲ್ಲಿತ್ತು ನೀನೆ ತಾಯಾಗಿ 
(ಗೂಗಾ3- ೩೦-೪). ಮಾಯಮಾಗು. ಮಾಯವಾಗು ೩ ೧. : 'ಲಮಾಗ, 
ನಾಶವಾಗು ; ದನುಜನ ನಿಸು - ಬೇಗದಿನೊವೆ. 
ಮಾಯಮಾಗೆ ಚೇತನವಡೆದು - ತಜ್ಞನಮನಿತುಂ ಮನ; 
ಮಿರ್ದುಮು ನಿಟ್ಟಿಸಲಾಜದೇನುಮಂ (೬ಂಕ್ರಫು- ೫-೬). ೨. ಸಾಯು; 
ಮರಣಹೊಂದು : ಸಿಡಲಂತೊರ್ಮೆಯಿ ಪೊಯ್ಯೆ ಪೊಯ್ದ ; 
ದೊಂದಾನೆ ತೋಲ್‌ ಸೆತ್ತರೆಲ್ವಡಗೊಂದೊಂದಜಕೊಳೊಂದುವೊಂದದೆ 
ಗದಾನಿರ್ಧಾತದಿಂ ಮಾಯಮಾದೊಡೆ (1೪4 60-08). ೩. ಕಾಣೆ 
ಯಾಗು ; ಅದೃಶ್ಶವಾಗು : ಮರೆಯಾಗು :: ನಿರು 


ಇಯೆಯೊ: 


ತವೊ 


ತಡೊರೆದೆನೆಸುತ್ತ 


೭೦೭೯ 


(16 


೩8 


60, 


ಮಾಯಗಾತಿ 


ವಾಯವಸರದೊಳಾತನು ಮಾಯವಾಗಲು (ಬಸೆಶ್ಚ- ೩೩-೦! 
ಯಕೆ : ಮೋಹದ ಶಿಶುವದೊಂದೆ 
ವಾದತ್ತುಳಿದುದನಿತುಮುಂ ಪ್ರಜ್ಞೆ 
ಮಾಯ ಮಾಡು ಇ ನೀಗು : 
ಈಗ ಬಂದಿರುವ ಹೊಸ ಮಾತ್ರೆ ತಲೆನೋವನ್ನು ಒಂದೇ ನಿಮಿಷ್ಕ್‌ 
ಮಾಯ ಮಾಡಿಬಿಡುತ್ತದೆ (ಊ9)- [ಸಂ. ಮಾಯಾ] 


(ಶ್ರೀರಾಮಾ- ೦೭-೪92). 


|ಮಾಯಂಬೋಗು (ಕ್ರ). ಕಾಣೆಯಾಗು : ಇಲ್ಲವಾಗು ಪಾಲ್ಗಂದಲಿಂ 


ಬೆಣ್ಣೆಯಲ್ಲಿ ಯೆಲೆ ಕೃಷ್ಣಾ 
[ಮಾಯ 4 ಪೋಗ್ಳ್ಕು (ಇ ಪೋ) 
ಮಾಯಕ (ಗು. ೧. ಮೋಸದ : ಕಪಟದ: ವಂಚನೆಯ- (ನಾ). 
೨. ಕೃತ್ರಿಮವಾದುದು : ಕೃತಕವಾದುದು : ಛಾಯೆಯಿಲ್ಲದ ಮಾಣಿ 
ಕಕ್ಕೆ ಮಾದಳರಸದಿ ಪ್ರಿಯದಿಂ ಯ್ಯಲಾಯತದಿ 
ಗೆಜನಿಂಜೆಯಳಿಯ ಲೇಳುಂ ಮೇಳೆ ಭವನಿ! ಸೈಯ್ಯ್ಯಲವನೂ ಮಾಯಕದೆ 
ರತ್ನಮಾಗಿರೆ ತೋರ್ಪುದಲ್ಲದಡೆ ಛಾಯೆ ವರ್ಧಿಪುದದಕ್ಕೆ (ರತ್ಮಶಾ- 
೫-0); ಹವಳದ ದ್ವೀಪವೈದರೆ ಅಸಂಖ್ಯಾತ ಹವಳದ ಹುಳುಗಳ 
ಬಂದು ಕೋಟೆಯೇ ಸರಿ. ಈ ಮಾಯಕದ ದ್ವೀಪಗಳು ಕೋಟ್ಯಾವಧಿ 
ಪ್ರಾಣಿಶರೀರಗಳುದ ಆದುವು (ಪತ್ರ. 21, ೪೬೭). ೩. ಕಣ್ಕಟ್ಟು ; 
ಇಂದ್ರಜಾಲ : ಸಿನೆಮಾ ಉಡುಗೆಯ __ ರಾಮಲಕ್ಷ್ಮಣರು, ಆ ಉಡುಗೆ 
ಯಭ್ಲಿ ಇಂಥ ಮಾಯಾಕವನ್ನೆಂದಿಗೂ ಕಲ್ಪಿಸಲಾರರು (ಯುಕ್ತಂ. 00೪): 
ಅಯ್ಯೋ, ಯಾವ ಮಾಯಕದಾಗೆ. ಬಂದು ಬಿಟ್ರಿ ಈಟು ಹತ್ರ? 
(es. me) ೪. (ದೇವರ) ಲೀಲೆ: ಆಟ; 
ಮಾಯಕ. ದೇವರ ಮಾಯಕ (ಭಿಮ. 3೨). [ನ ಸಂ. ಮಾಯಕ] 
ಮಾಯಕಾತಿ ` ನಾಯಗಂತಿ" ನೋ. 
ಮಾಯಕಾರ ' ಮಾಯಕುಜಿ' ನೋ: 
ಮಾಯಕಾರ್ತಿ (ನಾ). ಮೋಸಗಾತಿ ; ಕಪಟಿ; 
ಹತಿಯಿಂ ವಖನನಂಗೆ ದಾಯ: 
ಮಾಯಕಾರ್ಶಿ[ಕಾಕಾಂ.ತಿ]ಯವೊಲೆ; ತಾರ 
ದಿಭಿಂದೆ ಪೋಗೆಂಡವಳನುನ್ನುಖಂ ಕೋಪಿಸಿದನು. (ಕೈಮಿರಾ- ೯-೨೨). 
[ಮಾಯಕಾಜಿ 4- ಎತ್ತಿ (ಎ. - ಇತ್ತಿ)] 
ಮಾಯಕಾರ (ನಾ). ೧. ಗಾರುಡಿಗ; ಯಕ್ಷಿಣೇ 
ಬಲ್ಲವನು : ಜೀಯ ವಿಗಡ ಧದ 


ದುದು 


(ನಸ್ತಮ, ೩-30). 


ಎಲ್ಲಾ ಅದನ 


ರಾಘವಂ ಮಾಡಿದುಪ 


ವಂಶಮಂ ಸದಜ್‌ಸಿದ 


ಬ್ರಹ್ಮೆಶರವಿಂದ್ರಾಯ; 
ಮ್ಯೋಹರವನುಬ್ಬಟೆ , ಚತು 
೨. ಮೋಸಗಾರ ; 
ತೌಳಿಯ ಮಾಯಕಾ: ತಂದು 
ವಿಭಾಡಿಸಿಕೊಂಡೆ ನೀನು (ಕುಪ್ಮಾಸ. 6-40); 
ಮುಹಾಯಹಿಗಳೊಡಗೊಂಡು ಬರವೇಳ ರ್‌ 
(ತೆಪ್ಪ. 30-38). ಮಾಯತಾರ ; ೨. ನಾರಿಯರು ತಿಂಗೀಕ್ಷಿರುತೆ. 
ಸರಸಿಯಂ ತಲ್ಲಣಂಗೊಳುತೇರಿ ಮಾಯ್ಯಕಾರನು ಕೃಷ್ಣಯೆಲ್ಲಿ 
ಯೆನುತ್ತೆ (ನಎನೋ. ೦೦-೩೪). [ಮಾಯ + ಕಾಜ; 
ಮಾಯಗಾತಿ, ಮಾಯಕಾತಿ (ನಾ). ಮೋಸಗಾತಿ; ಕಪಟೆ : ಮಾಯಗಾತಿ 
ಪಸಾದವೆನುತ ಹಿಡಿಂಬಿ ಗಮಿಸಿದಳು (ಕುವ. ೯-೦೦); ಆ ಮಾಯಗುತಿ 


ಮಾಯಕಾಜರ 
(ಕನ್ನಾಳ. 03-೩3). 
; ರಾಯ ಠಕ್ಕಿನ ನಿಧಿಯ 


ಮನ್ನಿಸಿ ರಾಯರಭಿಮಾನವ 


ಎಲೆ ಮಾಯಕಾಜ ನಿನ್ನಂ 


ಪೋದನು 


ಯರು ಅವಳನ್ನು ಕೋಪದೃಷ್ಟಿಯಿಂದ ನೋಡಿ. . . ಪರಿಹಾಸ ಮಾಡಿದರು. 

(425- ೨೭). ಮಾಯೆಕುತಿ : ಮಾಯಕಾತ್ರಿಯ ಹರಿಬಕಡವಿಯಲಿ ಬಂದು 

ಕಾದಿಯೆ ನಿಮ್ಮ ಕೈಯಲಿ ಹೊಂದಿದಾ ಖರತನುಜನೀತನು (194೫. 

88-03); ಮಾಯಕಾತಿಯ ಸಂಗ ಅಭಿಮಾನಭಂಗ (ಶೃರಂರ- ರಾ: ೩-೧೦೯-೪)- 
[ಮಾಯ + - ಕತ್ರಿ] 


ಮಾಯಗಾವುಂಡ 


ಮಾಯಗಾವುಂಡ (ಸಾ). ಒಬ್ಬಾತನ ಹೆಸರು ; ಎಲವರದ ಕಧವ ಬೂರ 
ಮಾಯಗಾವುಣ್ಣರ ಮಗ. . . 


೭೦೮೦ 


ಊರಟ*ವಿನೊಳ್‌ ಕಾದಿ ಸತ್ತಮ್‌ : 


(ಎಕ. x, sem, ೨೩೬-೭; ಬ. 1000) - | 


[ಮಾಯ 4 ಗಾವುಂಡ (ಆ ಗಾಮೆಂಡೆ)) 


ಮಾಯಾಕೋವಿದ (ನಾ). ಗಾರುಡಿವಿಷ್ಠೆಯಲ್ಲಿ ಷರಿಣತನಾದವನು; ! 


ಇಂದ್ರಜಾಲವಿದ್ಯೆಯಲ್ಲಿ ಪಾಂಡಿತ್ಯವನ್ನು ಪಡೆದವನು : ರಾವುತರು | 


ls 


ಶಿಲ್ಪಿಗರು ಮಾಯಾಕೋವಿದರು. . , ಮೃಗಜೀವಗಳು ಶಾಕುನಿಕರೆಸೆದರು 


ರಾಜಸಭೆಯೊಳಗೆ (ಕುವ್ಮಾಉು- ೨೨೬). [ಸಂ.] . 
ಮಾಯಾಚಾರ (ನಾ)- ಡಂಭಾಚಾರ: ಕಪಟಿ : ಮಾಯಾಚಾರ ಪರಿಣತರು 
ಮೆಪ್ಪಪಾತ್ರದಾನಿಗಳುಂ ತಿರ್ಯಗ್ಯಾತಿಕ್ತಮಂ ಪೊರ್ದಿದ ಮಿಥುನಂ 
ಗಳಾಗಿ ಪುಟ್ಟಿ ಪರಸ್ಪಕೆ ವೈರೆಂಗಳಲ್ಲದೆ . . . ರಮಭಸುವುವು (804- | 
[ಸಂ.] | 
ಮಾಯಾಜಡ (ನು). ಅಜ್ಞಾನದಿಂದ ಉಂಟಾಗುವೆ ಮೂರ್ಯತೆಯುಳ್ಳೆ | 
ವನು: . ಜಾಯೆತ್ತದಂತೆ ನುಡಿವುತೆ ಕಾಯರಿಪಭಕ್ತನಲ್ಲರು ಗಲ! 
ಸೋಲ್ತಾ ಮಾಯಾಜಡರೆಲ್ಲರ್ಗೆಲಲುಯುಂಗಾಣವೆ. ಬಳಲ್ಮೆಯಿಂದಿಂತೆದರ್‌' 
[೫0] | 
ಮಾಯಾಜಾಲ (ನಾ). ೧. ಗಾರುಡಿ ; ಇಂದ್ರಜಾಲ : ಇವರು ತಮ್ಮ! 
ನಾಟ್ಯಗಳಲ್ಲಿ ರೇಖಿಸುವ ರಂಗ ನಮೂನೆಗಳು. . . ಅಪರ ಏವಿಧವಿಚಿತ್ರವಾದ ! 
ವಾದ್ಯಗಳು ಇವೆಲ್ಲ ಒಂದು ವಿಶಿಷ್ಟ ಮಾಯಾಜಾಲವನ್ನು ಬೀಸುತ್ತವೆ 


ಬ 


3-೪೭ ಐ). 


(ವೃಷ ೩೭-೩೩) 


(ಾ6ರ- ೩೬)- 
ಮನ್ನುನಲ್ಲಿ ದ್ವೇಷಿಸುತ್ತಿರುವ ಶತ್ರುವು ತನ್ನ ಮಾಯಾಜಾಲದಲ್ಲಿಯೇ ಸಿಕ್ಕಿ! 
ಜೀವನವನ್ನು ಕಳೆದುಕೊಂಡಿರುವುದನ್ನು ನೋಡಿಯೂ ತೃಪ್ತಿಹೊಂದದೆ. . | 
ತನ್ನ ಹಗೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸಬೇಕೆಂದು ನಿಶ್ಚಯಿಸಿ ; 
ಕೊಂಡನು (0೭೫: ೪೦). Ic.) ( 
ಮಾಯಾಜೀವಿ (ನಾ). ಗಾರುಡಿವಿದ್ಯೆಯಿಂದ ಬದುಕುವವನು 
ಇಂದ್ರಜಾಲವಿದ್ಯೆಯಿಂದ ಜೀವಿಸುವವನು. [ಸಂ. ಮಾಯಾಜೀವಿನ್‌] 
ಮಾಯಾತೀತ (ನಾ). ಅವಿದೈಯನ್ನು ಮಾರಿದವನು ದೇವರು ; 
ಪರಮಾತ್ಮ : ಸತ್ಯಜ್ಞಾಃ ಸಮಯ ನಿರ್ಧೂತ ಮಾಯಾತೀತನೀ ಹರಿ 
(ಕುತ್ಕಾಸ, ೯-೧೮): ಈಯೆಖಿಳೆಜಗವನಟಕ ಹೊದ್ದಿ ಹೊಡ್ಡದೆ. ಭವಾಖ್ಯಾಯ 
ತದೆ ಜಾಟಳವ ತಿರುಗಿಸುತ್ತಿಹನು ಮಾಯಾತೀತನಪ್ಪ ಶಿವನು (ಜಕ್ಕ ಪು. 
೪-೩-೫); ಮಾಯೆಯು ನಾನು. ಮಾಯಾತೀತನು ನಾನು (ಪಾ0ಕಜ-0೩-೦೩),, 
[ಸಂ] | 
ಮಾಯಾತ್ಮ (ನಾ). ಅಜ್ಞಾನಕ್ಕೆ ಒಳಗಾಗಿರುವ ವ್ಯಕ್ತಿ : ಮಾಯಾತ್ಮನು | 
ಮಾಯವೆಂಬ ಭವಜಾಲದಲ್ಲಿ ಬಂದು ಘೋರಸಂಸಾರವ ಕಂಡು ನಾಚ 
ದೇಕೆನ್ನ ಮನ (ಕೋವಾ: ೪೭-6೯4): [ಸಂ. ಮಾಯಾತ್ಮನ್‌] 
ಮಾಯಾದಂಡ (ನಾ). ಇಂದ್ರಜಾಲದಲ್ಲಿ ಬಳಸುವ ಕೋಲು : ಮಂತ್ರ| 
ದಂಡೆ: ಈ ಒಂದು ಸಣ್ಣ ಬಾಲಕನುಹರಲಾಲನ ಹೃದಯದ ಉದ್ದೋಧನಕ್ಕೆ 
ಸ್ಪರ್ಣಮಯ ಮಾಯಾದಂಡವಾಗಿ ಪರಿಣಮಿಸಿದನು (ಇಶ್ವಕ. ೩0೩), [ಸಂ.] 
ಮಾಯಾದೀಪ (ನಾ). ಕತ್ತಲೆಕೋಣೆಯಲ್ಲಿಯ ಬಿಳಿಯ ಪರದೆಯ 
ಮೇಲೆ, ಗಾಜುಹಲಗೆಯ ಮೇಲಿನ ಚಿತ್ರದ ಪ್ರತಿಬಿಂಬವು ದೊಡ್ಡ 
ದಾಗಿ ಬೀಳುವಂತೆ ಮಾಡುವ ಒಂದು ಬಗೆಯ ದೀಪಯಂತ್ರ . 
ವೈಜ್ಞಾನಿಕ ಉಪಕರಣ: ಇಂಗ್ಲಿಷ್‌ ಶಬ್ದಗಳ ಸ್ವೀಕರಣದ ನಾಲ್ಕನೆಯ 
ರೀತಿಯೆಂದರೆ, ಆ ಶಬ್ದಗಳನ್ನು ತದ್ವತ್ತಾಗಿ ' ಕನ್ನಡದಲ್ಲಿ ಭಾಷಾಂತರಿಸು 
ವುದು, ಈ ರೀತಿಯಾಗಿ... walking stick ನಡೆಗೋಲು ; 
Magic-lantern ಮಾಯಾದೀಪ: ಇತ್ಯಾದಿ (ಉಕಾ: ೧೧) 'ಮಾಯಾ 
ಲಾಂದ್ರ" ಪರಾ. [ಸಂ.] IN 


೨. ಮೋಸದ ಬಲೆ: ಮೋಸಗಾರಿಕೆ : ತಾನು|೩ 


15 


38 


46 


ಸೆ 


ಮಾಯಾಮರೆಕಾಪು 


ಮಾಯಾದೇವಿ ೩. ದುರ್ಗೆ: ಆದಿಶಕ್ತಿ : ಮಾಯೆ ; ಎಲೆ 
ಮಾಯಾದೇವಿ ಲೋಕತ್ತಯಜನನಿ ಮದಾಜ್ಞಾಸಮುತ್ತನ್ನೆ ..,. ಪೂಜಕ್ಕೆ 
ಮಾಂಸಾದಿ ನಾನಾಬಲಿಯಿಂ ದೇವರ್‌ ನರರ್‌ ತ್ವಚ್ಚರಿಣಕಮಲಮಂ೦ (ರ. 
5-೩6). ೨. ಗೌತಮಬುದನ ತಾಯಿ: ಸಶಾಕೃಸಿಂಹಃ . , ,ಅರ್ಕಬಂಧು,* 
ಮೊಯಾದೇವಿಸುತಃ _ ೬" ಶಾಕರಿಗೆ ಯಾರು ಪೂಜ್ಯನೋ ಅಂತಾ 
ಚುದ್ಧದೇವರ ಹೆಸರು (118. ೩). 18. ಮೊಯಾದೇವೀ] 

ಮಾಯಾನಿದ್ರೆ, (ನಾ). ಮಂತ್ರಶಕ್ತಿಯಿಂದ ಉಂಟಾಗಿಸುವ ನಿದ್ದೆ; 
ಮಾಯಾಶಕ್ತಿಯಿಂದ ಬರಿಸುವ ನಿದ್ರೆ : ಅಖಿಳಛುವನಜನನಿಯನಾಗಳ್‌ 
ಮಜ್‌ಯಿಸಿ ಮಾಯಾನಿವ್ರೆಯಿನುಆ3 ಮಾಯಾ! 
(ಅ೭ಫು: ೭-೫೩); ಮಾಯಾನಿದ್ರೆಯನಿಂದ್ರನ ಜಾಯೆ ಜನಾಂಚಿಕಿಗೆ 
ಪಡೆದು ತಡೆಯದೆ ಭುವನ ಜ್ಯಾಯನನೆತ್ತಿ ಬಟ್‌ಕ್ಯಂ ಮಾಯಾಶಿರುವೊಂಡ 
ನಿರಿಸಿ ಮುಂದುಬಿಕೆಯಾ (ಕಿಮುಫು- 6-000). [ಂ. ಮಾಯೊನಿದ್ರಾ] 

ಮಾಯಾಮಾಶ (ನಾ): ೧: ಮೋಷದ ಬಂಧನ. - ಪಾಶ: ಮಾಯಾ 
ಪಾಶ ಹಿಂಗಿ ಮನದ ಗಂಟು: ಬಿಡದನ್ನಕ್ಕ ಕೂಡಲಸಂಗಮವೇದನೆಂತೊಲ 
ವನಯ್ಯಾ (ಚನ. ೨6೨) : ದೇವ ನೀ ಮಾಯಾವಿ ಮಾಯಾಪಾಶಬದ್ಧರು 
ನಾವು ಬಲ್ಲೆವೆ ನಿಮ್ಮನು (ಕುಣಾನ. 6-33) : ಆರಾಪಾಶ ವೀಟೊ 
ಪರಮಾಬ್ಛಿಯೊಳಗೆ ಮುಳುಗಿ ಮಾಯಾಪಾಶಕ್ಕೊಳಗಾಗದೆ ಮಾನ್ಯನಾಗೊ 
ನೀ ಧನ್ಯನಾಗೋ (ಫೈರಂ. 4-4-0) [ವೀಶೈ] ಪಂಚಪಾಶ 


ವನಿರಿಸಿ ದುಂದಂಬಿಕೆಯಾ 


ಗಳಲ್ಲಿ ಒಂದು: ಪಾಶಪದಾರ್ಥವು , . . ಮಲಹಾಶ್‌ ಮಾಯಾಪಾಶ 
ಕರ್ಮಪಾಶ `ಬಂದುಪಾಶ ತಿರೋಧಾನಪಾಶವೆಂದು ಪಂಚಪ್ರಕಾರೆ 
ಮಾಗಿರ್ಪುದು (ನಳ. ೦೬೫): - ಮಾಯಾಪಾಶ(ಡುಃಖ)ನಿವೃತ್ತಿರ್ಯ 


ಪರಮಪುರುಷಾರ್ಥ (ಕರರ. ೨೦೬). [Ke] 
ಮಾಯಾಫಲ (ನಾ)- ಒ೦ದು ಬಗೆಯ ಸಸ್ಯ ಮತ್ತು ಅದರ ಹಣ್ಣು; 
“ಛಿತ್ರಲಾಫಲಂ - ಮಾಯಾಫಲ(ಮಾಪಾಳ ?)” (೬೩೦. 8೪) : “ಮಾಯಿಕಾ- 
ಮಾಯಾಫಲ" (೬೩೦. ೦೨೩). [ಸಾ.] 
ಮಾಯಾಬಜಾರ `ಮಾಯಾಬಾಜಾರ" ನೋ. 
ಮಾಯಾಬಾಜಾರ, ಮಾಯಾಬಜಾರ (ನಾ)- ಇಂದ್ರಜಾಲದಿಂದ ಸೃಷ್ಟಿ 
ಸಿದ ಪೇಟೆ: ಭಟ್ಟರು ಈ ಮಾಯಾಜಂಜಾರವನ್ನು ನೋಡಿ ಅನಂದ 
ಪುಳಕಿತರಾದರು (ತ೭ಂ- 80). ಮಾಯಾಬಜಾರ : ಒಬ್ಬ ರಾಕ್ಷಸ 
ಬರುವ ; ಯಾವುದಾದರೂ ಒಂದು ಹೆಣ್ಣನ್ನು ಓಡಿಸಿಕೊಂಡು ಹೋಗುವ ; 
ಆಮ್ಕಾಲೆ ಯುದ್ಧ, ಮಾಯಾಬಜಾರ (ನತ. 1, ೩೦೮); ಈ 
ಚವೆಂದರೆ ಮಾಯಾಬಜಾರವು (ಕಲ್ಪಾಯ; -0೨). 
[ (ಸಂ, ಮಾಯಾ) 4 ಬಾಜಾರ ] 
ಮಾಯಾಬ್ರಾಂತಿ (ನಾ). ತೋರಿಕೆಯಿಂದ ಉಂಟಾದ ಭ್ರಾಂತಿ; 
ಮಿಥೈಯಿಂದ ಕೂಡಿದ ಭ್ರಮೆ : ಮಾಯಾಭಾಾಂತಿ ಕವಿದ ಗೀ: 


ಮಾಯಾಭ್ರಾ 
ಹಿರಿಯರೆನ್ನೆ (ಜತ: ೬೦4): ದೇವ ಮಖಕಿಪೊಕ್ಕೆನು ಭವತ್ಪದಂ 
ನಾಂಭೋಜವನು ಭವತಾಪಾವಳಿಯಲುಟಕ ಬೆಂದು ಮಾಯಂಬ್ರಾಂ. 
ಸಿಲಂಕಿ (ರಾಗ ೩-ಐ3-3)- [ಸಂ.] 
ಮಾಯಾಮಂರತಾಪು. ಮಾಯ್ಕುರುತಾಪು (ನಾ).. (ರಾಜ, 'ಮೆಠಾಧಿ 
ಪತಿ ಮೊದಲಾದವರು ಇಟ್ಟುಕೊಳ್ಳುವ) ಗೌರವಸೂಚಕವಾದ 
ಲಾಂಛನಗಳಲ್ಲಿ ಒಂದು : ಮಾನಿನ ಆಕಾರದ ಚಿಹ್ನೆಯಿಂದ ಕೂಡಿದ 
ಧ್ವಜ -- ಬಾವುಟ : (ಸಾಧಾರಣ ಬಿರುದುಗಳು) . . , ಬಂದೂಕು 
ಗಳು ೨೫. ಹೆಶ್ಕಾರುಗಳು. ಕತ್ತಿ ವಗೈರೆ ೫೦, ಮಾಯಾಮರತುಷ್ಟೆ ಪಂಚ 
ನಿಶಾನಿ 4ಗುರುದ801, ಮಾಯ್ಕುರುತಾಪು: ಭಾರಿ ನಗಾರಿ ಮೇಕು 
ಮಂಗುಲಿಪ ಸುರಾಂತ ಸುತ್ತಿಗೆ ನಿಶಾನೆಯು ಮಾಯ್ಕುರುತಾಪು 


ದೇವಂ. 6-08೬) 


ಮಾಯಾಮರ್ದನ 


ಮರಾ. ಮಾಡೀಮರಾತರ್ಜ ; 


ಮಾಹೀಮೋರ್ತಬ್‌ 


ಮಾಯಾಮರ್ದನ (ನಾ). ಅಜ್ಞಾನವನ್ನು ನಾಶಪಡಿಸುವವನು 
ಮಾಯಾಮರ್ದನ ಗುರುವೆ ಕಾಯೊ ಪಾಮರರ ಕೃಪಾಳುದೇದನೆ 


(ಸದೃಫು. 3೨-೪): 
ಮಾಯಾಮಲ (ನಾ). ೧. 
ಆಣವ. ಮಾಯಾ ವಿತ್ತು 
ರದು; (ಪರಮಾತ್ಮನನ: 
ಮೋಹಿಸುವಿಕೆ ; 


ಕಾವಿರಿಕದುಲದೆಂಬ 


[ಸಂ.] 
[ವೀಶೈ] ಜೀವನಿಗೆ ಅಂಟಿಕೊಳ್ಳುವ 
ಕಾರ್ಮಿಕಗಳೆಯ ವ:ಲತ್ರಯಗಳಲ್ಲಿ 
ಮರೆತು) ದೇಹಸಂಬಂಧಿಗಳನ್ನು 
ಆಣದಮಲ ಮಾಯಾವಂಲ 
ಮಲತ್ರಯಂಗಳ ಕಳೆದುಳಿದು ನಿರ್ಮಲವಾದ ಶಿಷ್ಯನು 
ಕಾಯಜೀವದ ಭ್ರಾಂತಿಸೂತಕವ ವಿವರಿಸಿ ಕಳೆದು ನಿಶ್ಶಂಕನಾದ ಗುರುವು 
(ಕನತ0. 3೭೩-೦೨೩೩) ; ಆ ಶಿಷ್ಕನೆ, . . ತನುತ್ತಯಂಗಳಲ್ಲಿ ಮುಸುಕಿದ 
ಆಣವವುಲ ಮಾಯಾಮಲ ಕಾರ್ಮಿಕಮಲವೆಂಬ ತನುತ್ರಯಂಗಳ ಕಳೆದು 


(ಅ£ಂ3. ೨೬೦-೧೪); ಕಳೆದು ಆಣವಮಲ ತೊಳೆದು. ಮಾಯಾಮಲ 
ಉಳಿಯದಂತೆ ಕಾರ್ಮಿಕಮಲ ಮಾಡಿದ ಕಳಾಶೀತ ಚೆನ್ನಬಸವಣ್ಣನ 


(ದ್ದ ಫು: ೩೯-೬೨). ೨- ಜೀವನಿಗೆ ಅಂಟಿಕೊಳ್ಳುವ ರೋಧಮಲ. 
ಬಿಂದುಮಲ, ಕರ್ಮಮಲ. ಮಾಯಾಮಲ ಮತ್ತು ಆಣವಮಲ 
ವೆಂಬ ಪಂಚೆಮಲಗಳಲ್ಲಿ ಒಂದು: ಜನ್ಮಾಂತರಗಳಿಗೆ ಕಾರಣ 
ವಾದುದು: ಅಷ್ಟಭೋಗಂಗಳ ಶಕ್ತಿ ಕೆಟ್ಟಿಲ್ಲಿ ರೋಧಮಲ ನಷ್ಟ . . . 
ಕಾಯಭಾವವಳಿದಲ್ಲಿ ಮಾಯಾಮಲ ನಷ್ಟೆ ಪದಸಸ್ತುವಿನ ಕಳೆ ತನ್ನಲ್ಲಿ 
ಬೆಳಗಿದಲ್ಲಿ ಆಣವಮಲ ನಷ್ಟ ಇಂತೀ ಹಂಚಮಲಂಗಳು ನಷ್ಟವಾದಕ್ಕೆ 
ಸೌರಾಷ್ಟ್ರ ಸೋಮೇಶ್ವರವಿಂಗ ಸಮೃ್ಮಕ್‌ದೃಷ್ಟ 


ಮಲ, ರೋಧೆಶಕ್ತಿ, ಕರ್ಮ- ಮಾಯಾ, 
ಡೆ. 


[CN 


- 0೬-೦೯%). 


ಬಿ:ದು ಅಥವಾ ಮಹಾಮಾಯ 


ಎಂಬಿದೇ ಪಾಶದ ವಿಭಾಗಗಳು . . , ಮಾಯಾಡುಲವು ಭೀದಜ್ಞಾನ 
ವನ್ನುಂಟುಮಾಡಿ ಸ್ವಸ್ತರೂಪವನ್ನು ಮರೆಮಾಡಿ ಜನ್ಮಾಂಶರಗಳಿಗೆ 
ಕಾರಣವಾಗುತ್ತದೆ (ಜರ 300). *ಮಾಯಾಯು' ಪರಾ. 0.) 


ಮಾಯಾವಸ್ತಕ (ನಾ). (ರಾಜ ಮಠಾಧಿಪತಿ ಮೊದಲಾದವರ 
ಬಳಿ ಇರುವು ಗೌರವಸೂಚಕವಾದ ಲಾಂಛನಗಳಲ್ಲಿ ಒಂದು: 
ಒಂದು ಬಗೆಯ ಮುಖವಾಡ : ಸಾಧಾರಣ ಬಿರುದುಗಳು . . 
ಕನಕಜಂದುರ ೨ ವಾಲುಗಳು ೨ ನೃಸಿಂಹದುಖ 
ಮಾಯಾಮಸ್ತಕ ಘಾತಾರ (ಗುರುರ- 00)... [ಸಂ.] 

ಮಾಯಾಮಾರ್ಗ (ನಾ). ಅಜ್ಞಾನದಿಂದ ಕೂಡಿದ ದಾರಿ: ಮಿಥ್ಯಾ 


ಜಯಘಂಟಿ 
ಜಯಘಂಟಿ 


ಮಾರ್ಗ: ಜನೇಂದ್ರಭಕ್ತಸೆಟ್ಟಿ ... ತನ್ನ ದೇಹಾರದೊಳಿರ್ದ 
ಬ್ರಹ್ಮಚಾರಿಗೆ ದಂದು ತಾನವರ್ಗತಿನ ಕ್ರ ನಪ್ಪೆದಜ್‌ಂದವನೊಳಾದ ಮಾಯಾ 


ಮಾರ್ಗಮನಟಕಿಯದೆ ಜಿನಮಾರ್ಗದೊಳ್‌ ದೃಢನೆಂದು ಕಯ್ಯೆಂ ಮುಗಿದು 
(ರರ್ನಾಮ್ಮ- ೬-೬೪)- [ಸಂ.]. 

ಮಾಯಾಮಾಲವಗೌಲ, ಮಾಯಾಮಾಳವಗಾಳ (ನಾ). [ಸಂಗೀತ] 
ಒಂದು ರಾಗದ ಹೆಸರು : ರೂಪಾವತಿ- ಹಾಗೆಯೇ ಗೇಯಹೆಜ್ಞ ಜ್ಜಿರಾಗ- 
ಮಾಟೀ. ವಸಂತಭೈರದೀ ಮಾಯಾಮಾಲವಗೌಲ (ಕ) (ತಂತ್ರ ೨.026). 
ಮಾಯಾಮಾಳವಗೌಳ : ಔತ್ತರೇದಸಂಗೀತ ಪದ್ಧತಿಯಲ್ಲಿರುವ 
"ಭೈರವ" ರಾಗವನ್ನು ಬಹುವಾಗಿ ಹೋಲುತ್ತದೆ, ನಮ್ಮ ಮಾಯಾಮಾವ 


ಗೌಳ (ಶೈಮಕೂ- 009) ; ಮಾಯಾಮಾಳವಗೌಳ . 
ಪ್ರಧಾನರಾಗ (ಸಗ. ೧೩): [os] 
ಮಾಯಾಮಾಳವಗಾಳ "ಮಾಯಾಮಾಲವಗೌಲ" ನೋ. 
ಮಾಯಾಮುಖ (ನಾ): ಮಾಯೆಗೆ ಒಳಗಾದವನ: 


೬ ಭಕ್ತಿಕರುಣಾರಸ 


: ಅಜ್ಞೌನದ 
ದವಡೆಗೆ ಸಿಕ್ಕಿದವನು ; ಕಾಸುಕ್ರೋಧಶೋಭದೋಹವಮುದಮರ ರದಿಚಿ ಗೆ 
Kd kd ಹ್‌ ೪ 


19 


ಉಡಾಸ'ಪಾವಡ 


[3 


ಗಗ ಮಾಯಾವಾದಿ 
; ಹರಿದು ಹೆಂದಿಯೊಡನಾಡಿದ ಕಂದಿನಂತಾದರು ಇನ ಗುಹೇಶ್ವರ 
ಮಾಯಾಮುಖರ: ನ್ಮ ಪನು (ಅನತಂ. ೭೫-೩೨). [xe] 
ಮಾಯಾಮೃಗ (ನಾ). ಮೋಸದ ಜಿಂಕೆ: ಕಂಡಳುವಕದ 


ಕೈಕೊಂಡ ಮಾಯಾಮೃಗಡ 


ಮಾಯಾಯುದ್ಧ (ನಾ). ಇಂದ್ರಜಾಲ ಮುಂತಾದ ವಿದ್ಯೆಗಳ ಸಹಾಯ 
ದಿಂದ ಮಾಡುವ ಯುದ್ಧ : ಮಾಯಾಯಾದ್ವದೊಳಂ ದಿವ್ಕಾಯುಧ 
ಯುದ್ಧದೊಳಮಧಿಕಬಲರುಭಯಬಲಂ ಜೀಯೆಂಬಿನೆಗಂ ಕಾದಿದರಾಯತಿ ನಿಲೆ 
೯ನುಂ ಮಾರುತಿಯು (ಕನಾ. 0-083) ; ಘಟೋತೃಚನು 
ಹೊರಟು ಆಲಾಯು)ಧ ಮುಂತಾದೆವಃ ನ್ನು ಕೊಂದು ಕರ್ಣನನ್ನು ಎದುರಿಸಿ. 


ಮೂರ್ತಿಯ (ಕೊಂ ೩-6-2೪). 


ಕುಂಭಕಣಃ 


ಮಾಯಾಯುದ್ದ ಮಾಡುತ್ತ ಅದೃಶ್ಯನಾದನು (630. 36). [ಸಂ.) 
ಮಾಯಾರಿ (ನಾ). ಅಜ್ಞಾನವನ್ನು ನಾಶಪಡಿನುವವನು : ಶ್ರೀಯುಮಾ 
ಪರನಿಂದುಧರನಭಯಕರನುಗ್ರೆಮಾಯಾರಿ . ಭಕ್ತಛದಹಾರಿ , . , ಪಂಪಾ 


ವಿರೂಪಾಕ್ಷನೆಮಗೀಗೆ ಭಕ್ತಿಜು ನಸಂಸದವ; 


ಜಿ ನಸಂಸದವ: 


(೫3೫. ೧-೮) ; ಈರ್ವಟ: 


ಮನ್ನ ಮಾಯಾರಿಯುಚ್ಜಿ ಯಿಂ 
ಚ 


ದಾಯಾರಿಯೆಂಬರ್ಗಳ ಚಂಚತ್ಕಾ 

ಹಳ್ಳೀಸುಕುಳಮೆಸೆದನವಂ ಮಾದಿರಾಜಾಭಧೇಬುಂ [ON 4೨-19) - [[ಸಂ.] 

ಮಾಯಾರ್ಭಕ (ನಾ)- [ಜೈನ] ಮಾಯೆಯಿಂದ ಸೃಷ್ಟಿಸಿದ ಮಗು: 
ಕೃತಕವಾದ ಶಿಶು; p ತೀರ್ಥ: 


ನಡೆತಂದು (ಎಲ್ಕಿತ್ಯಿ. ೪-೯-9) ದಾರಾರಿ 


ಬ 


'ಂಕರನಾಗುವ ಶಿಶು ಹುಟ್ಟಿದಾಗ 


ಜನ್ಮಾಭಿಷೇಕಕಲ್ಯಾಣವನ್ನು ನೆರವೇರಿಸುವುದಕ್ಕಾಗಿ ಸೌಧ 
ರ್ಮೇಂದ್ರನ ಅಶ್ಪಣೆಯಂತೆ ಇಂದ್ರಾಣಯು ತೀರ್ಥಂಕರನ 


ತಾಯಿಗೆ ಮಾಯಾನಿದ್ರೆಯನ್ನು ಬರಿಸಿ, ಅವಳ ಪಕ್ಕದಲ್ಲಿ ಮಾಯಾ 
ಶಿಶುವನ್ನಿಟ್ಟು ನಿಜವಾದ ಮಗುವನ್ನು ತಂದು ಇಂದ್ರನ ಕೈಗೆ 
ಕೊಡುತ್ತಾಳೆ : 


ಐರಾದೇವಿಯ ಮುಂದೆ ಮಾಯಾರ್ಭಕನನಿರಿಸಿ ಜಿನಾರ್ಭಕ 


ನನೆತ್ತಿಕೊಂಡು ಬರೆ (ಗತಿಸಿ. ೧೦-೯೫- [ಸಂ.] 
ಮಾಯಾಲಾಂದ್ರ (ನಾ). ಎ ಮಾಯಾದೀಪ : ಸಿನೆಮಾ, ಮಾಯಾ! 


ಲಾಂದ್ರ, 
ಪೊದ( 


ಮೊದಲಾದುವೆಗಳಿಲ್ಲ ಬೆಳಕಿನ ಲೀಲೆಗಳು. (ಉತ್ರ (| (4ರ). 
[(ಸಂ. ಮಾಯಾ) ./. ಉಂದ್ರ (£ ಲಾಂದರ)] 
ಮಾಯಾವಾದ (ನಾ). [ವೇ ಎಂತ] ಮಿಥ್ಯಾವಾದ ; 
ಮಾಯೆ, ಅದು ನಿಜವೆಂದು ಕಾಣುವುದು ಭ್ರಮೆ - ಎಂಬುದಾಗಿ 
ಶಂಕರಾಚಾರ್ಯರು ಬೋಧಿಸಿ ಅವರ ಅನುಯಾಯಿಗಳು ಅನು 
ಸರಿಸಿದ ವಾದ ; ಇದು ಬೌದ್ಧರ ವಾದವೂ ಆಗಿದೆ ; 


॥ ಪ್ರಪಂಚವು 
ಚ 


ಆಧ್ಯಾತ್ಮ 
ಮತಭೇದ ಭಾಸ್ಕರೀಯ ಮಾಯಾವಾದ ಶಬ್ಧ ಬ್ರಹ್ಮವಾದ ಕ್ರೀಡಾಬ್ರಹ 
ಷ್ಠ: ನಡಾಲ್‌ 

ವಾಡವೆದು ನಾಲ್ಕುತೆಜನಾಗಿ ಪ್ರಚುರಗೊಂದಿರ್ಕುಂ (ರಳ. 4), 
ಶ್ರೀರಂಕರಾಚುರ್ಯರು ಬೋಧಿಸಿದ ಮಾಯಾಮದವು ಅದೇ ಅರ್ಥವನ್ನು 
ಸ 


ಸೂಚೆಸುವುದಲ್ಲವೆ? (ಣಾಂಶ್ರ. 111) ೧೩೬೬). [ಸಂ.] 
ಮಾಯಾವಾದಿ (ನಾ). (ವೇ ಇಂತ] ಮಿಥಾ, ವಾದವನ್ನು ಬೋಧಿಸಂವ 

ಪನು; ಅದ್ವೈತತತ್ವ್ವವನ್ನು ಬೋಧಿಸುವವನು ; ಅದ್ವೈತ: 
ಮಾಯಾಮದಿಗಳ ಗೆದ್ದಿತು ಕೂಸು ವ್ವ ಆತೆಮತವನುದ್ಧರಿಸಿತು ಕೂಸು 
ಮಧ್ದೆರಾಯರೆಂಬ ಪೆಸರಿನ ಕೂಸು (ಕರರ. ೧-೦೯೬-೬) : 'ಮಾಯಾ'ವಾದಿ 
ಯಾದ ಈ ದಿವ್ಯಪುರುಷ ಜಗತ್ತಿನ ಮಾಯೆಯ 


ನಾಶಮಾಡಿ ಪಾರ್ಥಿವ 


ಜೀವನದ ಸಾರ್ಥಕ್ಕವೇನೆಂಬುದನ್ನುಪದೇಶಿಸಿದರು (ಕಾರ. ೧೦೭ ಬಂಕ). 
ಮಾಯಾವಾದಿಕೋಳಾತಳ 2. ಅದ್ದೆ ತತ್ವಕ್ಕೆ ವಿಶಿಷ್ಟವಾದ 


ಅರ್ಥವನ್ನು ನೀಡಿ, ಆ ತತ್ತ್ವ ವನ್ನು ವಿರೋಧಿಸಿದ ವ್ಯಕ್ತಿ 


ಶ್ರೀರಾಮಾನುಜಾಚಾರ್ಯರ ಒಂದು ಬಿರು! ಮಾಯವಾದ 
ಕೋಳಾಹಳೆ ... ಶ್ರೀರಾಮಾನುಜಾಚಾರ್ಪುರೆ ಪ್ರಥಮಶಿಷ್ಯರು 


(ಎಕ vt (x), ಪಾಂಡನು ೧೩೩-೩ ? 1519) - (ಸಂ, ಮಾಯಾವಾದಿನ'] 


ಮಾಯಾವಿ (ನಾ). ೧. ಮಂತ್ರ, ಮಾಟ ಮೊದಲಾದ ಮಾಯಾವಿದೆ 


ಗಳನ್ನು ಬಲ್ಲ ವ್ಯಕ್ತಿ; ಮಂತ್ರಗಾರ: * ದಾಂಡಾಜನಿಕು, ಕುಹಕ; 
೬ 7 - ಮಾಯಾವೀ, ಮಾಯಿಕ;, ಮಾಯಾ -- ಈ ೧೧ ಮಾಯಾಂ" 
(ತಣಡುೂ: ೩6-09) ; ಮಾಯಾವಿಗಳ ವಿದೈೆಗಳ ಪರಿಹರಿಸುವುದು 


ಮಾಯೆಯಿಂ (ಕುನ್ಮಾಗ- ೩-೬) ನ ಮಗನೆ ಕೇಳ್‌ ರಾಕ್ಷಸರು ಮಾಯಾವಿಗಳು 
8-8-003). ೨. ಮೋಸಗಾರ: ಕಪಟಿ; ಕುತಂತ್ರಿ: 
ಮಾಯಾಕೃತಕದಿಂದ ವಿಮುಕ್ತನಾಗಿ ಪೊಸ್ನೆಂದೊಡೆ ಕಿವಿಯಂ 
ಮಾಯಾವಿ ಕೊಳ್ಳೆಂ (ರರ್ತಾಮ್ಮು ೬-೫೯): ಆದು 
೭ರಣೀಯಂ ಆ 
ವತಾಯಾದಿಯಂ ಧನುರ್ನುಹೋತ್ಸವಾಮಂತ್ರಣವ್ಯಪದೇಶದಿಂ ವಿನಾಶವಂನೆ 
ಯ್ಮಿಸುವೆಂ (ಇಗ. ೫-೩೦ ೭); ಭದ್ರಪ್ಪನಾಯಕಂ ಪಡೆದೆರಸಶಿತ್ವರೆಯಿಂ 
ದಾಳಿವರಿದು ಮಾಯಾವಿಗಳ ನಾಡೊಳಗಣ , . . ಸೀಮೆಗಳಂ ಕೊಂಡವರ 
ರಾಜ್ಯರಾಷ್ಟ್ರಮಂ ಪುಡಿಗೈಸಿ (ಕ6ನ್ಮ- 6-೩೪): [ಸಂ. ಮಾಯಾವಿನ್‌] 
ಮಾಯಾವಿಗ (ನಾ): - ಮಾಯಾವಿ ೧: ಜಗವನೇಡಿಸಿ ಕಾಡುವಾ 
ಮಾಯೆಗೆ ನವೀನವೆನಿಸ್ತ ಮಾಯತುವಿಗನು ತಾನೆಂಬಂತಿರಲ್ಲದೆ. ಬಯಲ 
ಬಗೆಗೊಳಿಸಿ (ಶ್ರಶುಲೀ, 3-೩೯6). [ಮಾಯಾವಿ 2. ಗ್ನು] 
ಮಾಯಾವಿತನ (ನಾ). ಮೋಸಗಾರಿಕೆ : ಸಂಚು; ಕಂಟಿಲತೆ: ಮಕ್ಕ 
ಳೊಡನೆ ಮಾಯೊವಿತನವಿದಮ್ಮ ತಕ್ಕುದೆ ಶಿತನರ್ಧಾಂಗಿ ಉಕ್ಕೆವವನು 
ಚೆಂಡು ತರಿಸಿಕೊಟ್ಟು ವಿಕ್ಕನೆ ಕಳುಹೇಕೆ ತಡವು (ಕುರ. 
೩೨೧೩೦). [ನವಾಯಾವಿ4 ತ 
ಮಾಯಾವಿದ (ನಾ). - ಮಾಯಾವಿ ೧: ರಾವಣನ ಪರಿ ನೆಲೆಸಿತಿವನಲಿ 
ಸಾವಿಗಂಜುವನಲ್ಲ ಬಿಳಮಾಯಾವಿದನು ನಮ್ಮುಕುತಿ ಕೊಳ್ಳೆದು (ಕುನ್ಮಾಣ. 
ಸಿಂಇ 6-೬1): [ಸೆಂ. ಮಾಯಾವಿದ್‌] 
ಮಾಯಾಶಕ್ತಿ (ನಾ). ಅಜ್ಞಾನದಿಂದ ಉಂಟಾದ ಶಕ್ತಿ ; ಮಿಥ್ಯಾಶಕ್ತಿ 
ಶಕ್ತಿಯೆಂಬುದು ಮಾಯೆ ಮಾಯಾಶಕ್ತಿಯದು ತನುವಿನಲಿ ನೀ ನಿಜಮುಕ್ತಿ 
ದಾಯಕನಿರಲು ಸುಖದುಃಖಾದಿಗಳಿಗಾರು-  ಯುಕ್ರಿಯೊಳಗಿದನಟ್‌ತು 
ಮನದ ವಿರಕ್ಷಿಯಲಿ ಭಜಿಸುವಗೆ ಮುಕ್ತಿಗೆ ಭಕ್ತಿಯೇ ಕಾರಣವು (ಸಂ. 
೭೩) : ಘನತಮಸ್ಸತ್ತ್ವಪ್ರಧಾನಗಳಿನಿಸ. ಘೂಮಜ್ವಾಲೆಗಳವೊರ್ಲ ಜನಿಸಿ 


(ತೊರರಾ- 
ಅಂತು 


ಮುಚ್ಚಿ 


ಸು 
ಕಂಟಿಲೋಪಾಯಮೆ 


ಮತ್ತಿನ್ನದೆ 


ಕಾರಣದಿಂ ಕೃಷ್ಣನೊಳ 


ಬಿಟ್ಟು 


ಮಾಯಾಶಕ್ತಿ ಚಿಚ್ಛಕ್ತಿಗಳಿವೆನಿಸಿಹವು (ಕತ್ಮುಕ. 3-90). [ಸಂ.] 
ಮಾಯಾಶಲ್ಯ (ನಾ)- [ಜೈನ] ವ್ರತಗಳನ್ನು ಆಚರಿಸುವವನಿಗ 


ಉಂಟಾಗುವ ಮೂರು ಬಗೆಯ ಅಡ್ಡಿಗಳಲ್ಲಿ ಒಂದು : ಪೊಲ್ಲಮೆ 
ಯಂ ಮಾಡುವ ಮಿಥ್ಯಾಶಲೈಂ ಮಾಯಾಶಲ್ಮಂ ನಿಧಾನಶಲ್ಯಮೆಂಬ 


ಮೂಜುಂ ಶಲ್ಯಗಳಿ: ಪಿಂಗಿದಂ (ಧತರ್ಣಮ್ಮ. ೫-೧೩೦): [ಸಂ.] 
ಮಾಯಾಶಿಶು (ನಾ)- ಮಾಯಾರ್ಭಕ : ಮಾಯಾಶಿಶುವುಮುನೊ 


ಮಾಯಾನಿದ್ರೆಯುಮನಿತ್ತ 


ರ್ಮೆಯೆ ಸ್ರಳಂಬಿತೆಗೆ  ಜಗಜ್ಞಾಯನನುಯ್ಯ 
ನಿಜಾಭಿಪ್ರಾಯುದೆ ಶಚಿ ಶುಚಿಗಳಾರೊ ಕಾರ್ಯೋಕತ್ಕಂಫರ್‌ (ಸ್ರತ. 
0೨-13). [%ಂ.] 


ಮಾಯಾಸಂಜ್ವಲನ (ನಾ). [ಜೈನ] ಚಾರಿತ್ರಮೋಹನೀಯಕರ್ಮದ 
ಅಣುವ್ರಕಿಯಾದ ಗೃಹಸ್ಥನಿಗೆ ಪ್ರತ್ಯಾಸ್ಕಾನಾವರಣದಲ್ಲಿ ಉಂಟಾ 


ಗುವ ಕ್ರೋಧ. ಮಾನ, ಮಾಯೆ ಮತ್ತು ಲೋಭ ಎಂಬ ನಾಲ್ಕು 


ಬಗೆಯ ಕಮಃ। ಕೃತಿಗಳಲ್ಲಿ ಒಂದು : ಕ್ರೋಧಸಂಜ್ವಲನಂ ಮಾನ 
ಸಂಜ್ಮಲನಂ ಮಾಯಾಸಂಜ್ವಲನಂ ಲೋಭಸಂಜ್ವಲನ೦ x೫೫ ಆನ. 


ತಾನುಬಂಧಿಲೋಭಮಾಯಾಕ್ಟೋಧವರಾನಂ (ಗೊಮ್ಮತಾ. 4-9). [ಸಂ] 
ಮಾಯಾಳು (ಗು). ೧- ಮಮತೆಯು್ಳೆ : ತಸ್ನನ್ನು ಅಗಲದೇ ಇರು: 
ಮಾಯಾಳು ತಂದೆಯು ಒಮ್ಮಿಂದೊಮ್ಮೆ ಗತಿಸಿದ್ದರಿಂದ ಕೃಷ್ಣೆಗಾವ 
ಮೇಖವನ್ನು ಹೇಳಲಳವಲ್ಲ (ಣತ್ತಗ್ಗ - ೪) (ನಾ). ೨. ವಾತ್ಸಲ್ಯವುಳ್ಳೆ 


206 


15 


45| ಮಾಯಿಕೆಮಲ (ನಾ): 


೨ ಮಾಯಿಕದುಲ 
ವನು; ಮಮತೆಯುಳ್ಳವನು ; ಇಂಥಾ ಮಾಯಾಳುವಾದ ತಂದೆಯು 
ತೀರಿದನೆಂಬ ಹಂಬಲವಿಲ್ಲದೆ (ಮೂಂರಯ. ೫-೩೦೮). 
[ « ಮರಾ. ಮಾಯಾಲು, ಮಾಯಾಳೊ- ಮದುತೆಯುಳ್ಳೆ./p ಇದು 


ಸಂಸ್ಕೃಃ ”. "ದೆಯಾಲು' ಮುಂತಾದ ಶೆಬ್ಬ ಗಳ ಸಾದೃಶ್ಯದಿಂದ 
ರೂಪೆಗೊಂಡಿರಬಹುದು) 
ಮಾಯಿ (ನಾ). ೧. ಗಾರುಡಿಗ : ಐಂದ್ರಜಾಲಿಕೆ; ಮಂತ್ರಗಾರ: 
“ದಾಂಡಾಜನಿಕ;, ಕುಹಕ್ಕ . . . ಯಿಕಃ, ಮಾಯಾ - 
ಈ ೧೦ ಮಾಯಾವಿ” (ಇಡ. ೩6-0೯೪) ; ಆ ತತಂಕ್ಷಣ ಮಾಯಾಗಳ್ಳು 
ಮಯನೋತು ಕಲುವುಗಲೈ ಕಆಿದರು ನೂತನಂತರ್ಧಾನಧಾರಣೆಯೆಂಬ 
ವಿದ್ಯೆಗಳ (ರಾಗ. 9-03-೩0, ೨. ಮೋಸಗಾರ ; ಕಪಟಿ: ಕುತಂತ್ರಿ : 
ಕರವ ಮುಗಿದನು ಮುಖ್ಯಪ್ರಾಣ. . . ಜೀವೇಶರೈಕ್ಯವು ಜಗತು ಮಿಥ್ಯ 
ವೆಂದು ಈ ವಿಧ ಪೇಳುವ ಮಾಯಿಗಳಳಿಯೆಂದು (ಫುರಂದ, ೦-೦೯೯-೧) ; 
ಆ ಮಾಯಿ ಮರಾಟರೆ ಗಂಡಂ ಮಾಯಾತೀತಂಗೆ ಮೆಣಿದು ಬಿನ್ನಶಿಗೆಯ್ದಂ 
(50- ೫-೫). ೩- ಬ್ರಹ್ಮ. ೪. ಶಿವ. ೫. ಅಗ್ನಿ. ೬. ಕಾಮ. 
೭. ಒಂದು ಬಗೆಯ ಸಸ್ಯ: “ಬುಸಃ ಮಾಯಿ” (೬4. ovr). 
[ ಸಂ; ಮಾಯಿನ್‌ ] 
ಮಾಯಿಕ (ಗು). ೧. ಮೋಸದ ; ಕಪಟದ. ೨- ತೋರಿಕೆಯ ; 
ಈ ಮುಯಿಕಸಂಬಂಧವಾದ ದೇಹದ ಶಾನೆಂದೆಂಬ 
ಬೆನಯ್ಯ [CR ೪೭-೦೩೨). (ನಾ). ೩. ಮೋಸ 
ದಿಂದ ಕೂಡಿದುದು ; ಕಪಟದಿಂದ ಕೂಡಿದುದು : 'ಮಾಯಿಕಕ್ಕೆ 
'ದೇವತ್ವವುಂಟೀ ಮರುಳುಮಾನಮೌ ಮಹಾದೇವನೇ ದೇವನಲ್ಲದೆ (೩ರ್ಕೇವ. 
90-006) ; ಮನದೀದ ಮಾಯಿಕಂ ಮನದಿಂದ ಮಂಗಲಂ ಮನದಿಂ। 
ಸಕಲಸುಶಯಾದಿಗಳೆಲ್ಲ ಮನದಿಂದ ನರೆಕಕಿಳಿವರು 
ವತಾಯಿಕಮಿದು, ಮಾಧವನಿನಲ್ಲದೆ. 
೪. ತೋರಿಕೆ: ಭ್ರಾಂತಿ; ಭ್ರೆಮೆ : ದೇವ ಹುಟ್ಟುವಾಗ ಮಾಯಿಕವ 
ಕೌಳಕವ ದರಿಸಿ ಬಂದನೆಂಬರು ಆದು. ಬಣ್ಣದ ಬಚ್ಚಣೆಯ ಮಾತು 
(ಮೋನ. ೯-03) ; ನಾನಾವಿಧವಾಗಿ ತೋರದೆ ಮಾಯಿ ಕವಳಿಯಿತ್ತು. 
ಮಾಯಿಕವಳಿಯಿತ್ತಾಗಿ ನಿರ್ಮಾಯನಾದೆನು ಕಾಣಾ (ಸಿರ್ಯೇನ, ೧೮೮-೩೭4). 
೫. ಭ್ರಾಂತಿಯಿಂದ ಕೂಡಿದುದು ; ಭ್ರಮೆಯಿಂದ ಕೂಡಿದುದು : 
ಪುಣ್ಯಪಾಪಫಲಾನುಭವಕ್ಕಾಗಿ ಈಶ್ವರನಿಗೆ ಶರೀರವಿಲ್ಲದಿದ್ದರೂ ಉಪಾಸಕರ 
ಅನುಗ್ರಹಕ್ಕಾಗಿ ಮಾಯಿಕವಾದ ಶರೀರ; ಅವನು ಸ್ವೀಕರಿಸುವನು 
(936ಶ- ೨೭)- ೬. ಮಾಯೆಯನ್ನುಂಟುಮಾಡುವವನು : ಅದ್ವೈತ 
ವೇಮುಂತದಲ್ಲಿ . . . ಜಗದ್ದಾ ಪಾರಕ್ಕಾಗಿ _ಕಲ್ಪಿತನುದ ಸಗುಣಮೂರ್ತಿ 
ಎನಿಸಿದ ಈ್ವರನು ಮಾಯಿಕನೂ ಅವನಿಂದ ನಿರ್ವಿತನಾದ ಪ್ರಪಂಚ 
- ಸ್ವಪ್ನಸದೃಶವೂ ಆಗಿವೆ (ಕೂ, ೩3). ೭: ಮಾಯೆಗೆ ಒಳ 
ಗಾದವನು; ಮಾಯಾಶಕ್ತಿಗೆ ಒಳಪಟ್ಟವನು : ಮುಳುಗುವಾತ 
ಮುಳುಗುವವನನೆತ್ತಬಲ್ಲನೆ ತಾ ಮಾಯೆಯೊಳಗಾಗಿ ಮಾಯಿಕರ ತನ್ನ 
ಪಾದಾಂಯುವಿಂ ಪರಿಹರಿಪೆನೆಂಬವ ತೆಗೆದುಕೊಂಬವ ಇವರಿರ್ವರೂ ಮುಳುಗಿ 
ಯಮಪಾಶಕ್ಕೊಳಗಾದರು ನೋಡಾ (ಸಿದ್ಧನ. ೩೦-೨೩೦). ೮. ಗಾರುಡಿಗ; 
ಐಂದ್ರಜಾಲಿಕ ; ಮಾಯಾವಿ: ''ದಾಂಡಾಜನಿಕ. ಕುಹಕ . . . 
ಮಾಯಾವೀ, ಮಾಯಿಕಃ, ಮಾಯಾ -- ಈ ೧೧ ಮಾಯಾವಿ" (ಜಉಡು. 
೩6-೦೯೫). ೯- ಮೋಸಗಾರ ; ಕಪಟಿ. ೧೦. ಎ ಮಾಯಾಮಲಣ; 
ತಾ ಮಾಡಿದೆನೆಂದಡೆ ತನ್ನೆ ಕೆಳೆಗಣದೆ ಆಣವ ಮಾಯಿಕ ಕಾರ್ಮಿಕೆಮಲಂ 
ಗಳು (ಕೋಳಿಮಾ- ೩೩-೧೬೭) [ಸಂ.] 
ಮಾಯಾಮೆಲ ೧: ಧರ್ಮವ ನುಡಿವಲ್ಲಿ 
ಕ್ರಿಯಾಧರ್ಮ ನಿರ್ಮಲದ ನುಡಿವಲ್ಲಿ ಮಾಯಿಕೆಮಲೂ ನಾಸ್ತಿ ಕಾಯ 


ಮಾಯಾ ಪ. 


(ಯರುಶೋ- 3-೦೬೨): 
ಪೆಜರಿನಾಗದು (ಅಮ್ಮು. 03೯). 


ಮಾಯಿರ್ಮ 


ಉಳ್ಳನ್ನಕ್ಕ ಪೂಜೆ ಜೀವವುಳ್ಳಿನಕ್ಕೆ ನೆನಹು (145: ಕ, ೬೬೫-೦೦೩ಐ)- 


ಮಾಯಿರ್ಮ (ನಾ). ಒಬ್ಬಾತನ “ಬೆ 

ಮಹಾಸಿರಿವನ್ನನಾಳೆ ಮು (ದ) 

ಸರಿವುರಕೆ ಬಗೆಗ ಪೆರ್ಗ್ಗಾವುಣ್ಣ ಮಾಗುತ್ತಿರೆ (2. ಸಹ೪॥ ೬೨-೦೦ ; 906): 
[ಮಾಯಿ *:< ವರ್ಮ] 


ಮಾಯಿಸು (ಕ್ರಿ) ಗಾಯ, ಹುಣ್ಣು ಮೊದಲಾದುವುಗಳನ್ನು ವಾಸಿ 


ಳ್ಲೊಲಂ ಮೂನೂಯಿಮಂ 
ನೆ ಸೈರೆಡುಮಂ ಮಾಯಿರ್ಮ್ಮನಾಳೆ 


ಮಾಡ್ತು - ಗುಣಪಡಿಸು : ಮಾಯೆಯೊಮ್ಮೊಮ್ಮೆ ತೊರುವಳು 
ಮಿಗಿಲಕ್ಕರೆಯ ಮಾಯಿಪಳು ಗಾಯಗಳನ್ನು (ಮಂಕುಕ. ೪೭). 
[ಮಾಯ್ಕು ( ಇ ಮಾಯ್‌) | - ಇಸ್ಕು] 
ಮಾಯಾಯ (ನಂ). ಎ ಮಾಯಾಮಲ ೧: ಯಾವಪುರು... 
ಆಣದ. ಮಾಯಾಯ, ಕುರ್ಮಿಕವೆಂಬ ಮೂರುಮಲಗಳನ್ನು ನಾಶ 


ಮಾಡುವ ತೀರ್ಥವೆಂದು. ಪ್ರಸಿದ್ಧವಾದ ಮಲಾಪಹಾರೀನದಿಯ ತೀರದ 


ಕ್ಷೇತ್ರವಂಗಿರುವುದೊ - - - ಆ ಐಪುರಿಯನ್ನು ವಂದಿಸುವೆನು (ಕಾಸೂ: 


೩-೬ 600) ; ಆಣದ ಮಾಯಾಯಂಮಲಗಳಿಂದಲೂ ಅಂತಃಕರಣ ಇಂದ್ರಿಯ 
ದೇಹಗಳಿಂದ ಕೂಡಿದೆ ಜೀವಾತ್ಮನು ಸುಖಮಃಖಗಳನ್ನನುಭವಿಸುತ್ತಾನೆ 


(ರವ: ೨09) [ಸಂ.] 

ಮಾಯ್ಕು "ಮಾಯ್‌' ನೋ. 

ಮಾಯ್ಕು (ನಾ): ೧- ಮಾಟಿ: ಅಭಿಚಾರ. ೨. ಪಿತ್ತ; “ಮಾಯುಃ- 
ಪಿತ್ತಂ- ಈ ೨ ಪಿತ್ತಲ (ಇಯ. ೪-೪30). ೩. ಸೂರ್ಯ. [೫] 

ಮಾಯುಚ್ಛೆವ (ನಾ). ಮೊಡ್ಡ ಉತ್ಸವ ; ಮಹಾಸವರಾರಂಭೆ : ಲೇಸ 
ಮಾಡಿದೆ ನಿನ್ನ ದೆಸೆಯಿಂದ ಕಿಚ್ಚು ನಂಡಿದ ತೆಜನವೊಲು ಮಾಯುಚ್ಚವಕೆ 


ಮಿಗಿಲಾಯ್ತು ಪೂತುಜ ನಿಚ್ಚಟವ ಸುಹಸಿಕ ನೀನು (ಕುಷ್ಮರಿ- | 
1-5೨). [ಮ್ಯಾ 4 ಉಚ್ಚದ] 
ಮಾಯೂರ (ಗು)- ೧. ನವಿಲಿಗೆ ಸಂಬಂಧಿಸಿದ: ೨: ನವಿಲುಗೆರಿಯಿಂದ | 
ಮಾಡಿದ. (ನಾ). ೩. ನವಿಲುಗಳ ಗುಂಪು. . ಸಮೂಹೆ. [ಸ] 
ಮಾಯೂರಧ್ವಜ (ನಾ). ನವಿಲಿನ ಗುರುಶಿರುವ ಬಾವುಟ: ಮಯೂರದ 


ಜಿಷ್ನೆಯಿರುವ ಧ್ವಜ; p ಇದು ಜಾಳುಕೃರಾಜರಿಗೆ ಸಲ್ಲುತ್ತಿದ್ದ 
ಒಂದು ಬಿರುದು : ಎನೆ ಸಂದಿಬ್ಲ ಚಳುಕ್ಯರುನ್ನತಿಯದಾರ್ಗ್ಗಂ ಬಣ್ಣಿಸ 
ಲ್ಬಾರದೆಂಬಿನೆಗಂ ತಾರಕವೈರಿಯೊಳ್ಳೆಡೆದ ಮಾಯೂರಧ್ವಜಂ ಪದ್ಮಲೋಚ | 
ನನಿಂ ಪೆತ್ತ ವರಾಹಮುದ್ರೆ. , . ಛತ್ರವಿ:ಪೊಪ್ಪೆ ಭೂತಳಮನಾಳರ್ಳಾಹು 
ವಿಕತ್ರಿಂತದಿಂ (ಕೂರ. ೨-3-3೫ 1058). [0] 

ಮಾಯೂರಿ (ಗು). ೧. ನವಿಲಿಗೆ ಸಂಬಂಧಿಸಿದ. (ನಾ)- ೨. ನವಿಲಿನ 
ಚಿತ್ರವುಳ್ಳ ಒಂದು ಬಗೆಯ ಆಯುಧ : ಬಿಲ್ಲು ತೀರು ಮಾಯೂರಿ 
ಖೇಟಕ ಮಂ 
(ott. ೨೬೬)- 


೦ತಾದ ಶತ್ರು ಜಯಾತ್ಮರಕ್ಷಾದಿ ಸಾಧನವಿಶೇಷಂಗಳಿಂದಲುರ 
[ಸಂ, ವಹಾಯೂರೀ] 

ಮಾಯೆ (ನಾ). ೧. ಗಾರುಡಿ; ಇಂದ್ರಜಾಲ: ಮಾಯೆಯೊಳೆ ಗಿಲ್ಲ 
ದಾನವನಾಯಕನಂ ನಗುವ ಮದನಸುತನುಪಹಾಸಸ್ಸ್ಲಾಯೆ ಬೆಡಂಗಾಯ್ತು | 
ಯಶಶ್ಶಿಫೀಯ ಮುನೋಹರಸಿತಪ್ರಸಾಧನರುಚಿವೋಲ್‌ (೬೫೨. ೦೬-0೩೨). ೩. 

ವಂಚನೆ ; *'ಮಾಯೆಯೇೆ(ಕಾಕಾಂ. ಯಮೆಗನೆ 

(ಐುಂಗರಾ, ೦೦3-೬), ಸರ್ವಸ್ವವನು ನೇ ಕೆವಿ ಗೋಟತಿ 

ಗೊಳಿಸುವ ಬಲ್ಮೆಗಳ ಬಲ್ಲಾಟವಿಕ ಬಹುವಿಧದ ಮಾಯೆಯ ಬೇಟಕಾತಿಯ 

ಕೊಪ್ಪಿದರು ನರನಾಥನಿದಿರಿನಲಿ ೩. ಮಿಥ್ಯೆ" 

ಭ್ರಮೆ : ಭ್ರಾಂತಿ; ಯುವತಿಯಲಿ ನೋಟಬೇಟದಿ ಕೂಟವನು ಪಡಿದು 

ಕಾಯುವವಳಿಗಧೀನವಾಗಿರೆ. ಗಂಯವಡೆದೆಂಗಜ 

'ವಾಯಾಸಗೊಂಬುದೆ ಮಾಯೆ (ಅಮ್ಮ ತ: ೨-೭6): 


ಮೋಸ : 
ಮೋಸ ; 


ಮಚ್ಚಕ್ಕು`` 


(3400. 0-1-40). 


ನ ಬಾಣಕೆ ಬಾಯ ಕಿಸ 


ಮಾಯಿಯ] 


ನು ನೀಗಿ! 


1 


೭೦೮೩ 


೨ ನೆದಃ 


ತೇಜಪ್ರಣ್ಯಗಳ ಗಳಿಸಿ ಜೀವನ್ಮುಕ್ತರಾಗಿ 
(ಕಪು. ೪4-00). "ಮಾಯೆವಿಡಿ' ಪರಾ. ೪. ಅಜ್ಞಾನ; ತಮೋಗುಣ : 
ಕ ಸಂಗನ ಕೂಡಿಹೆನೆಂದೊಡೆ ತಾನೆನ್ನ ಮುಂಡುಗೆಡಿಸಿತ್ತು ಮಾಯೆ 
೫. ದಿಗ್ರ ಮೆ: ನಮ್ಮದಿದೊಂದು ಕುಟುಂಬ ಮರು 
ಪ್ರತಿಯೊಬ್ಬರಿಗೂ ಮಾಯೆ ಆವರಿಸಿತ್ತು. 
ಮರುಕ ; ಅನುಕಂಪ. ೭. ಅತಿಯಾದ 
ಧನದ ಮೇಲಿನ ಅದರ ಮಾಯೆ ವಿಪರೀತ 
೮. ಮನುಷ್ಯನಿಗೆ ಅಜ್ಞಾನವನ್ನುಂಟುಮಾಡ 
ಬರಿಸುವ ಶಕ್ತಿ: ಜನಿತಕ್ಕೆ ತಾಯಾಗಿ ಹೆತ್ತಳು 
ಮಗಳಾಗಿ ಹುಟ್ಟಿದಳು ಮಾಯೆ. . . ಈ ಮಾಯೆ 
ಕಳೆಪೊಡೆಯೆನ್ನಳವಲ್ಲ (91ರ, 03)- ೯. ೯ತಿ ; ದುರ್ಗೆ. ೧೦. 
ಲಕ್ಷ್ಮಿ- ೧೧. ಪಾರ್ವತಿಯ ತಾಮಸಕಳೆಯ ಒಂದು ರೂಪ : ಅಂಬಿಕೆ 


ತೆ 


ತನ್ನ 


ಡಲ: 


(24: 0೪) 
ದಿನ 


ಮುರಿಯುವದಿತ್ತು. 


೬ 


ಹ: 


ವ್ಯಾಪೆ 


(ಇಶ್ಟಕ. ೩೦೭)- 
ವ್ಯಾಮೋಹವನ್ನು 

ಯೆ ಮೋಹಕ್ಕೆ 
ಪಾಪಃ 
ತುಮಸಕಳೆಯ ಮೂರುತಿಯಾದ ಮಾಯೆಯನಿಳೆಯೊಳುದೆಯ್ದಿಸಿ 
ಯಲ್ಲಮನ ನೀನಜ್‌ದು ಬಾಯನಲು (ಕ್ರಕು0. 3-೪0). ೧೨. ಬ್ರಹ್ಮನಿಂದ 
ಭಿನ್ನವಾಗಿರುವಂತೆ ಮತ್ತು ಸತ್ಯವಾಗಿರುವಂತೆ ತೋರುವುದು : 


- ಪ್ರಪಂಚದ ಪೂರ್ವಸ್ಥಿತಿ ; ಪ್ರಕೃತಿ : ಪ್ರಕೃತಿಯೆಂದರೆ ಮೂಲಾ 
ಜ್ಞನ್ಮ ಮಾಯೆ, ಅವಿದ್ಧೆ ಮೊದಲುದ ಶಬ್ದಗಳಿಂದ ಹೇಳಲ್ಪಡುವ 


ಪ್ರಪಂಚದ ಪೂರ್ಪಸ್ಥಿಶಿ (ಶಿರಸಾ. 09)- ೧೩. ಬುದ್ಧಿ ; 
೧೪. ದರ್ಷ ; ಸೊಕ್ಕು: ೧೫. ಮೂರ್ಪತನ- 6೬. [ಶೈವ] 
ಐದು ಬಗೆಯ ಪಾಶಗಳಲ್ಲಿ ಒಂದು ; ಮನುಷ್ಯನಿಗೆ ಅನಾದಿ 
ಯಾಗಿರುವ ಅಶುದ್ಧಿ ; ಮಲ, ಕರ್ಮ, ಮಾಯೆ, ಮಹಾಮಾಯಿ, 
ತಿರೋಧಶಕ್ರಯೆಂದು ಪಾಶ ಐದುವಿಧ (ಹಿಂದಿ. ೨೬). ೧೭, [ದ್ವ 3] 
ಹೃದಯಕಮಲದಲ್ಲಿರುವ ಹನ್ನೆರಡುವಳಗಳ ಹನ್ನೆರಡುರೂಪಗಳಲ್ಲಿ 
ಒಂದು :ಹೃದಯಕಮಲದಲ್ಲಿರುವ ೧೨ ದಳಗಳಲ್ಲಿ ೧೨ ರೂಪಗಳು. ಅವು 


ಪ್ರಶ್ಞೆ. 


ಶಕ್ತಿ, ಪ್ರತಿಷ್ಠಾ, ಸಂವಿತ್‌, ಸ್ಪೂರ್ತಿ, ಪ್ರವೃತ್ತಿ, ಪರಾ, ವಿದ್ಯಾ, ಮತಿ, 
ನಿಯತಿ, ಮಾಯಾ: ಕಾಲ, ಪುರುಷ ಹೀಗೆ. ೧೨ ರೂಪಗಳು (೫ರ. 
೪-೩೬ ಕಾತ್ಮರ). ೧೮. [ಜೈನ] ಇಪ್ಪತ್ತೈದು ವಿಧವಾದ ಕ್ರಿಯೆ 


ಗಳಲ್ಲಿ ಒಂದು: ಪಂಚವೀಶತಿಕ್ರಿಯೆಗಳು. ೧. ಸದ್ಯುಕ್ತ್ವಿಕ್ರಿಯೆ 
(ದೇವಗುರುಶಾಸ್ಟ್ರಾ ದಿ ಪೂಜಿ . , . ೨೩. ಮಾಯೆ (ಜಾನ ದರ್ಶನಾದಿ 


ಗಳಲ್ಲಿ ಕಪಟ್ಟೋೊಪುಯ). ೨೪. ಮಿಥ್ಮಾದರ್ಶನ (ಪರರ ಮಿಥ್ಯಾತ್ವ 
ಕ್ರಿಯೆಗೆ ಉತ್ತೇಜನ). ೨೫. ಅಪ್ರತ್ಯಾಖ್ಯಾನ (ಸಂಯಮವಲ್ಲಿ ' ಉದ್ಭುಕ್ತ 
ನಾಗದಿರುವುದು) (ಕೈಕರ- ೬೪).' ಪಂಚವಿಂಶತಿಕ್ರಿಯೆ ' ಪರಾ. 
ಮಟಮಾಯೆ-ಮೋಸಗಾತಿ ; ವಂಚಕಿ ; ದಿಟ್ಟೆಯರು ಕುಟಿಲೆಯರು 
೬.೬ ೬ ಬೆಟ್ಟಿಯರು ಮಟಮಾಯೆ [100% ಮಿ]ಗಳು ಬಲು ಮುದು 
ಕಾತಿಯರು (ಎಸಪು. 50-8೬)... 1ಸಂ. ಮಾಯಾ] 4 
ಮಾಯೆಎಡಿ (ಕ್ರಿ). ಭ್ರಾಂತಿಗೆ ಒಳಗಾಗು : ಮಾಯೆವಿಣದು ಜೀವಿಸುವ 
ಜೀವಕನಲ್ಲ ಅದೇನು ಕಾರಣಮೈೆವಡಿ ಆತ ಘನಲಿಂಗವಿಡದು ಜೀವಿಸುವ 
'ಜೇವಕೆನಂಗಿ (ತನ್ನವ” ಕ- ೫ಟ-0343)- 
ಮಾಯ್ದ ` ಮಾಯ್‌ ' ಪರಾ: 
ಮಾಯ್ದೂ " ಮಾಯ್‌ ' ಪರಾ. 
ಮಾಯ್ಯುರುತಾಪು ' ಮಾಯಾಮರತಾಪು ' ನೋ: 


[ಮಾಯೆ +. ಪಿಡಿ] 


ಮಾರ್‌ (ಸಪೂರೂ)- "ಮಾಟಿ' ಎಂಬ ನಾಮಪದಕ್ಕೆ ಸಮಾಸಗಳಲ್ಲಿ 
ಬರುವ. ಆದೇಶರೂಪ : "ಮಾರ್ತಲೆ' * ಮಾರ್ದನಿ', 
" ಮಾರ್ಪಡು ' ಪರಾ. [ಇಮಾಜ್ಯು) 


ಮಾರ (ನಾ). ೧. ಕೊಲ್ಲುವಿಕೆ ; ವಧೆ. ೨. ಸಾವು: ಮರಣ. ೩. 


ಅಡ್ಡಿ. ೪. ಮನ್ಮಥೆ ; ಕಾಮ : " 


ದಿಘ ;ತಃ ಪ್ರದ್ದುದ್ಧೇ 
ವಿಘ್ನ; ಪ್ರದ್ಯುಮ್ನ್ನಃ .. . 


೬ * ಮನೋಭವ;-ಈ ೨೮ ಕಾಮದೇವನ] 
ಪೆಸರ್‌ *" (ಕಂಯು- ೩-೩); ಮಾರಂ ಬರಯಿಗೊಡರ್ಚಿದ ಮಾರಣ 
ಹೋಮಾಗ್ಲಿಧೂಮಸಟಲಂಗಳೆವೋಲ್‌ ಕಾರ  ಮುಗಿಲ್‌ ನೆಗೆದುವು 
ರತಿ ನೀರೆಜಕಿದೋವಿದ  ಶಮಾಲಷುಡಂಗಳವೋಲ್‌ (ಕಣಕ. ೩-೦೬೦); 
ವಷಯಾಭಿಲಾಷೆಯಲ್ಲಿ ವಿರಾಗವು ನೆಲೆಯಾಗಿ ಅಷ್ಟಾವರಣದ ಆಚಾರವೆ 
ಅಂಗವಾದಡೆ ಮರುಳುಗೊಳಿಪ ಮಾರನ ಮಾಟವು ದೂರಾಗುವುದಯ್ಕಾ 
(ಕನ್ಮತ- ಕೆ. ೪88-0092); ಪದೆದು ಮಾರನ ದಾಳಿ ಬಂದುದು ಕಾವಂಲ್ಲ 


ಮೃದನ;, ಮಾರಃ- 


ಕಟಾ (ಶುಖ್ಜಕ, ೨-೩೦). ೫. [ಬೌದ್ಧ] ಪ ಹೈ ದುಷ್ಟ : 
ಪರಿನಿರ್ವ್ವತಿಸೆ ಮಾರ, ಬದುಕಿಂದ ತೊಲಗೆನೀ ಬ್ರಹ್ಮಚರ್ಚದ ಧರ್ಮ 
ಜುದ್ಧಿಸದ ಮುನ್ನ (ವೈನಿ, ೬೩-೦೭). 

ಆರು ವರ್ಣಿಸ 


ಮಾರನಯ್ಯ ಎ ಮನ್ಮಥನ ತಂದೆ: ವಿಷ್ಣು: 

ಬಹುದು ಮಾರನಯ್ಯನ ಭ್ರ ಸೂರೆಗೊತಡವರ ಕಥೆ ಧಾರುಣಿಗೆ ಹೊಸದು 

(stm. ೦೩೩)- [ಸಂ.] 

ಮಾರಂಕ "ಮಾಜಂಕೆ' ನೋ. 

ಮಾರಂದೆಯ (ನು). ಒಬ್ಬಾತನ ಹೆಸರು: ಸದುಣರು ಮರುದೂರ 
ಮಾರನ್ಹೆಯಂ* ವೆದಿಬ್ಗ(2)ದರ್‌ ಕಿತ್ತೂರ ವಯ್ದರು . .. ಸಾಕ್ಷಿ 
(x6. XIV; ೨೩೨-೩56; ಸು, 9ನೆಯ ೭3). [₹?1 

ಮಾರಂಬು "ಮಾಜಿಂಬು' ನೋ. 

ಮಾರಕೆ (ಗು). ೧. ನಾಶಕಾರಕವಾದ ; ಹಾನಿಕಾರಕವಾದ. (ನಾ)- 
ಶಿ. ನಾಶವನ್ನುಂಟು ಮಾಡುವಂಥದು ; ಹಾನಿಕಾರಕವಾದುದು : 
ಈ ವಸ್ತುಗಳೆಲ್ಲವೂ ಮೋಡಕವಾಗಿರುವಷ್ಟು ಮಾರರವಾಗಿರುತ್ತವೆ. 
(ಕರಂತ ೪೨೮); ಸಾಹಿತ್ಯವನ್ನು ಪಾಂಡಿತ್ಯಸಿದ್ಯಾಂತದ ಹಾಗೂ ನಿರ್ಜೀವ 
ಅನುಕರಣೆಯ ಕಿರುದಾರಿಗೆ ತಳ್ಳಿ ಎಷ್ಟೆರೆ ಮಟ್ಟಿಗೆ ಮಾರಕವಾಗಿದೆ 
ಯೆಂಬುದನ್ನೂ ಪರಿಗಣಿಸಬೇಕು. (ಹತ್ರೆ. ೪೨). ೩. ಕೊಲ್ಲುವವನು; 
ನಾಶಮಾಡುವವನು : ತಾರಕನು ಮಾರಕನಾದಾಗ ರತಿಯೆಲ್ಲದೆ ಇನ್ನಾರು 


ಅವನನ್ನು ಸಂಹರಿಸಬಲ್ಲರು ? (6ಮೀ. ೫): ೪. ಪ್ರಾಣಹಾನಿ 
ಯನ್ನುಂಟು ಮಾಡುವಂಥ ಕಾಲರಾ. ಪ್ಲೇಗು. ಸಿಡುಬು 


ಮುಂತಾದ ಭಯೆಂಕರರೋಗ. ೫. ಗಿಡುಗ; ಡೇಗೆ. ೬. ಪ್ರಳಯ 
ಕಾಲದಲ್ಲಿ ಆಗುವ ಸರ್ವಪ್ರಾಣಿಗಳ ನಾಶ. ೭. [ಜ್ಯೋತಿ] 


ಜಾತಕದಲ್ಲಿ ಎರಡು ಮತ್ತು ಏಳೆನೆಯ ಸ್ಥಾನಗಳ ಅಧಿಪತಿ ; £ 
ಎರಡು ಮತ್ತು ಏಳನೆಯ ಸ್ಥಾನಗಳು ಹಾನಿಕಾರಕವಾದುವೆಂಬ 
ನಂಬಿಕೆ ಇದೆ. [Xo] 

ಮಾರಕತ (ಗು). ೧. ಮರಕತಮಗಿಗೆ ಸಂಬಂಧಿಸಿದ: (ನಾ). ೨. ನವ 
ರತ್ನಗಳಲ್ಲಿ ಒಂದು; ಪಚ್ಚೆ : ಚಿಕುರಂ ಪ್ರಜ್ವಲಿಪಿಂದ್ರನೀಲನಿಕರಂ. 
ಬಾಯ್ವಿಮ್ರಮಂ ಛಾಯೆ ಮಾರಕತಚ್ಛಾ ಯೊ ನಖಾಳಿ ವಜ್ರಮಮುಳಂ 
ದಂತೋತ್ಯರಂ ವ್ಯಕ್ತಮೌಕ್ತಿಕಂ (ಕರ೯ನೀ- ೨-೦೩). [೫ಂ.] 

ಮಾರಕಾಣಿಕೆ (ನಾ). ಒಂದು ಬಗೆಯ ತೆರಿಗೆ: ಅಡಿಕೆಸುಂಕ ಮಗ್ಗವು 
ಮಾರಕಾಣಿಕೆ »« ೫ ೬ ಟು ಪೊಜಿವಾಜು ಪೊಟ್ಟ್ಪುಸುಂಕ - - . ದೇವರಿಗೆ 
ವಸಂತೋತ್ಸವ ತಿರುನಾಳ ಬಿಜಯಂಗೆಯದದಕ್ಕೆ ಆಚೆದ್ರಾರ್ಕಸ್ಟ್ವಾ ಯಿ 
ಯಾಗಿ ಬಿಟ್ಟೆವು (ಎ: ೪1 (೫), ಶ್ರೀರಂಗೆ- 4-೦೯; 141), 

[ಮಾರ್ಕ 4 ಕಾಣಿಕೆ (< ಕಾಣೈ)] 

ಮಾರಕೇಳಿ (ನಂ). ಕಾಮಕೇಳಿ; ರತಿಕ್ರೀಡೆ : ನೀನವಳ ಮನೆಗೆ ಬಂದು 

ಮಾರೆಕೇಳಿಯ ಬಿಟ್ಟು ಪೋದ ಕಾರಣವನು ಪೇಳು (ತಃಪಂ790- 4-೩೨), 
[ಸಂ. ಮಾರಕೇಲಿ] 


ಮಾರಕ್ಕ ಅರಸ (ನಾ). ಒಬ್ಬಾತನ ಹೆಸರು : ಮಾರರೃಅರಸರ್ಬೃನಮಾ 
[ವಾ]ಸಿ ಪನ್ನಿರ್ಜ್ಟಾಸಿರಮನಾಳೆ (ಇ. ೪1 ೦೬4-೦; ಸು: 780): ಸ್ವಸ್ತಿಶ್ರೀ 


೭೦೮೪ 


ಮಾರಣ 


ದೋರಪ್ಪರೆಸರ್‌ ಪೃಥಿವೀರಾಜ್ಯಂಗೆಯೆ ಮಾರೆಕ್ಕಅರಸಲ್‌ ಬನವಾಸಿ 
ನಾಡುಳೆ (920: ೫3. 0೦೦: 1). [ಮಾರಕ್ಕ 4 ಆರಸ್ಕ) 

ಮಾರಗೆ, ಮಾರುಗ (ನಾ). ಒಬ್ಬಾತನ ಹೆಸರು: ಅಯ್ದೂಗನುಂ 
ಮಾಳನುಂ ಮಾರಗನುಂ ನಾಗ x x x ಮೆಂದ್ಹನು ಒಡನೆ ಸಿದ್ಧಿಸಿದರ್‌ 
(ಎಕ್ಕ vr, ಶಿವರೊ- 3೪-೬; 9101)- ಮಾರುಗ: ಸುಗ್ಗಗಾವುಣ್ಣನ 
ಮಗ ಬಸವನ x x x ಮಂದಜ್ಮುರ ಮಾರುಗಂ ತಲೆಗಡಿದ (ಎಕ. ೪, 
ಕರನೀ. ೧೬೫-೩; 908). . [ -- ಮಾರ ] 

ಮಾರಗವುಂಡ “ಮಾರಗಾಮುಂಡ ? ನೋ: 

ಮಾರಗಾಮುಂಡ. ಮಾರಗವುಂಡ, ಮಾರಗಾವುಂಡ (ನಾ). ಒಬ್ಬಾರ್ತ 
ಹೆಸರು: ೫೬ ೫ ೫ ಕಜ ಪ್ರಥನಿಗಗಾಮುಣ್ಣ ಮಾರೆಗಾಮುಣ್ಣ 
೫. ೫ ೫ ಮಯ್ಯ ಬರೆಡ ಬಿದಿಯ್ಮಮ್ಮಾ ೫ x 1 (೦5. 211 (೫2. 
ಸಂಜನ: ೩೦9-೩೬೩ ಸಃ: ೨ನೆಯ ರತ). ಮಾರಗವುಂಡ ; ಮಾರಗವುಣ್ಣ ಸನಿ 
ಗವುಣ್ಮಗಂ ಏಚ್ಚಿದಿ ಬೊಗ್ಗಪಳ್ಳಿ ಮರಿಗಕುವ್ಪುಣ್ಣಗಂ ಎಳೆವಂಕ್ಯಲ್ಗೆ ಮೆಚ್ಚಿ 
ಪೊಗೆವೆಗ್ಗೆಯ ತೆಜಸಿಯ ಬಟ್ಟ ಇ x x x (ಕ. 111 (a). sens 
೬೦೬-೬ ; ಸು- ಅನಯ ಕತ): ಮಾರಗಾವುಂಡ : ಗೆಲ್ಲೂರ ಮಾರಗಾವುಣ್ಣ 
x ೫x ೩ ಕೆಲೆಯ ಗಾವುಣ್ಣ ಫಸಿದು ದೇಗುಲವ ಮಾಡಿಸಿದೊಕ್ಳಿ 
(ಎಳ- 111, ಶಿನಮೊ, ೨೨-೩; 98). [ ಮಾಡೆ * ಗಾಮುಂಡ ] 

ಮಾರಗಾವುಂಡ " ಮಾರಗಾವಬಂಡ ' ನೋ. 

ಮಾರಗೊಟ್ಟೆಅಿ (ನಾ) ಒಬ್ಬಾತನ ಹೆಸರು : ಮಾರಗೊಟ್ಟೆಆರೊಂದು 
ತೋಟ್ಟಂ ಪೊಯ್ದಾರ್‌ (ನೇರ. ೦೯೨೫, ೧೦೬-೨೫; ಆನೆಯ ಶತ) - 

[ ಮಾರ 4 ಆ ಗೊಟ್ಟಿಟ್‌ಯ ] 

ಮಾರಜನಕ (ನಾ). ಮನ್ಮಥನ ತಂದೆ ; ವಿಷ್ಣು : ಮಾರಜನಕನ ಮೋಹ 
ನಾಂಗನ ಸೇರಿ ಸುಖಿಸಲು ಹಾರೈಸಿ ಬಂದೆವು (ಕೃರಂದ. ೨-೦೦೨ ಉನುಶ್ನಂ)- 
ಮಾರಜನಕಂ ವಿಪುಳಸಾರಸಭವಂ ದಿವಿಸವಾರವರನುಂ. . ಸಮಃ 

ನವಮಯೂರಪತಿವಾಹಂ ಸೇರಿ ನೆರೆದೊಪ್ಪಿರೆ (ಉಕ 
09-66) - [ಸಂ.] 

ಮಾರಜನಕೆ (ನಾ.) ಮನ್ಮಥನ ತಾಯಿ ; ಲಕ್ಷ್ಮಿ : ಕ್ಷೀರವಾರಿಧಿಕನ್ನಿಕೆ 
ಮಾರಜನಕೆ ಈರೇಳು ಲೋಕನಾಯಿಕೆ ವಾರವಾರಕೆ ನಿನ್ನಾರಾಧಿಸದಕೆ 
ಚಾರುಮನಸು ಕೊಡು (ಬಡಾಕ್ಕ, 3೩ ಶಲ್ಣರಿ). [-ಆ ಸಂ. ಮಾರಜನಿಕಾ] 

ಮಾರೆಟಬೋಯ (ನಾ). ಒಬ್ಬಾತನ ಹೆಸರು : ಮಾರಟಜೋಯಸೃ; 
ಕೌಣ್ಣಿಲ್ಕಗೋತ್ರ - ವೆಣ್ಣಿಶವರ್ಮ್ಮಣ (36. vir, ೧೮-೪೦ 

[ ನ ಇದು " ಮಾರಟ್ಟಿಬೋಯ ' ಎಂದಿರಬಹುದು ] 

ಮಾರಡಿ, (ನಾ). ಒಬ್ಬಾತನ ಹೆಸರು ; ಆನೆಸಾಸಲಾ ಬೀರಡಿಗಳುಂ 
ಮಾರಡಿಗಳುಂ ಕೊತ್ತನೂರಾ ಕನಿನ್ನಪ್ಪಡಿಗಳುಂ . . . ಇ ಪೊಲನಂ 
ನಡಯಿಸಿದೋರ್‌ (ಎಕ್ಕ ೫೪1, ಗುಲ್ಮ. ೭3-೩3; 733). [ಮಾರ 4 ಆಡಿ] 

ಮಾರಡ್ಡಿ (ನಾ). ಸತ್ಕಾರ ; ಉಪಚಾರ ; ಭೋಜನಕೆ ಮಿಗ 
ಲಿಂತಿದುವೆ ಮಾರಡಿಯಾಯ್ತು ನಮಗಿನ್ನೇನು ಸಾಲದೆಲೇ (150. ೨೨-3೦); 
ಆ ಸಾಧನೆಗೆ ಆದಿಮಂಗಳಮಗಿ ಅಣ್ಣಾಜಿಯವರ ದಳೆವಾಯ್ತುನಕ್ಕೆ ಬಿಡುಗ 
ವೀಳೆಯದ ಮಾರಡಿಯೇಳುವುದು (te, -೦೬-೬). [2] 

4| ಮಾರಣ (ನಾ) ೧: ಕೊಲೆ ; ವಧೆ ; ಸಂಹಾರ : “ಮಾರೆಣಂ: ನಿಶರಣಂ, 

ನಿಬರ್ಹಣಂ . . . ಪ್ರಮಯಾ, ಹಿಂಸಾ, ಸಂಜ್ಞಪನಂ - ಈ ೨೧ ಕೊಲೆ” 

(ಸಾಯು, ೩೮-೬೨೩); ಅಪಹರಣ ಮಾರಣ ವಶೀಕರಣ ದ್ವೇಷಣಾದಿಗಳ್ಳಿ 

ಪೆಣವುಮಾ ದೊರೆಯವರ್ಕಿ ಏರಿದುಮಾಗಮಂಗಳಿ ಪ್ರಮಾಣಂಗಳ್‌ 

(೫ರೂಉ- ೩೪೩) ; ಆರು ಬಣ್ಣಿಸಬಹುದು. ದೈತ್ಯನ ಮಾರಣದ ಹೋಮ 

ವನು (೫8೫. ೩5-೨6). ೨. ಅಳಿವು; ನಾಶ: ದುರ್ಮತಿಯಪ್ಪ 

ರಾವಣಂಗೀ ರಣಕೇಳಿ ಮಾರಣಮನೀಯದೆ ಕೆಮ್ಮನೆ ಸೈತೆ ಪೋಕುಮೇ 


10 


೩೦. 


೫5 | ವಾರಣಮುಖಂ 


30 


606). 


35 


46 


ಮಾರಣಮಂತ್ರ 


(ಶಶಿ. 0೦-೦೬೩) ; ಸೇರಿದುವು ಸ್ನಿಗೃದುಡುಂತೋರನ್ನ ಮುದಂಪ್ಪ 
ನಾಲ್ಕುರೇಖೆಯ ಶುರಗೆಂ ಮಾರಣಮಂ ವಿಣ್ಮೂತ್ರ ವಿಕಾರದಿನಿರ್ಪತ್ತು 
ವರ್ಷದೊಳ್‌ ಗತಮಕ್ಕುಂ (೬ಕ್ಕ-3-ಟಿ- ೩. ವೈರಿನಾಶಕ್ಕಾಗಿ ನಡೆಸುವ 
ಮಾಟ. ಮಂತ್ರ ಮುಂತಾದುವು ; ಅವರು ಕ 
ಮಾಟ. ಮಾರಣಗಳನ್ನು ಮಾಡಿದರೆ ಇನ್ನೂ ಪಂಡುಪೆಡಬೇ 


೭೦೮೫ ಮಾರವಾಡಿ 


ಮನೋದರ ವಿಧಿ ಶಿವವಂದ್ಯ - . . ಕುಶಲವಿಡೆನ್ನ (3889. 3-೬): [ಸಂ.] 

ಮಾರಮಥನ (ನಾ). ೧: ಮನ್ಮಥನನ್ನು ನಾಶಮ್ಲೊಡಿದವನು: ಶಿವ: 
ಎಲೆ ಖಳ ಮಾರಮಥನನ ನೆರೆಯ ಹೊಕ್ಕರು ಬಿಡುವೆನೇ ನಿನ್ನ (9380. 
೩೬-೬೦); ಆ ರಾಕ್ಷಸಂ ವರಂಬಡದು ಲೋಕಗಳ ಸಂಹಾರೆಮಂ ಮಾಡುತಿರೆ 

೩] ಸರ್ವಜನವೆಯ್ತಂದು ಮಾರಮಥನಂಗೆ ಮೊಜಕಿಯಿಡೆ (0164: ೩-೩-೮). 


ಎನಿಸತೊಡಗಿತ್ತು (ಬಣ. ೬೬). ೪. ಒಂದು ಬಗೆಯ ವಿಷ. [ಸಂ.1 ೨. [ಜೈನ] ಅರ್ಹಂತ ; ಜಿನ ; ತ್ರಿಕರಣಶುದ್ಧಿಯೊಳಾ ರಾಜಕುಮಾರಂ 


ಮಾರಣಮಂತ್ರ (ನಾ). ವೈರಿನಾಶಕ್ಕಾಗಿ ಪ್ರಯೋಗಿಸುವ ಮಂತ್ರ : 
ಮಾರಣಮಂತ್ರನಾದೆ: ತ್ರ ವಿರೋಧಿಗೆ ಶಾಂತಿಕಕ್ರಿಯಾಕಾರಣ: 
ನಾವಮೆನಿಷಿತ್ತು ಧರಿತ್ರಿಗೆ . . , ಅಚ್ಚರಿ ನಿನ್ನ ಚಾಪಟಂಕಾರನಿನಾವಮೊಂ: 
ಪಲವುಂ ತೆಜನಂ ತಳೆದಂದದಾವುದೋ (ತಂರಾಮಾ ೪-೬೭) ; ಜಪಿಸಬಾ। 
ಜಪಿಸಬಾರದು ಮಾರಣಮೂಂತ್ರಗಳೆ (ಸರ್ಕರ. ಕ- 090-9೬4). [ಸಂ.] 
ಮಾರಣಹೋಮ (ನಾ). ೧. ಶತ್ರುನಾಶಕ್ಕಾಗಿ ಮಾಡುವ ಹೋಮ: 


ಮಾರಂ ಬಿರಯಿಗೊಡರ್ಚಿದ ಚಾರಣಹೋಶಾಗ್ನಿ ಧೂಮಪಟಲಂಗಳೆಷೋಲ್‌ 
ಕಾರ ಮಂಗಿಲ್‌ ನೆಗೆದುವು ರತಿ ನೀರೆಜ್‌ಿದೋವಿದ ತಮಾಲಷಂಡೆಂಗಳವೋಲ್‌ ಮಾರ್ಯಮ್ಮ ‘ 
(ತುರಾಮಾ, ೩-೦೩೦) ; ಕಾಮುಕಾದಿಯೆ ಜನಕೆ ಮಾರಣಹೋಮುವನು 36 


ತನ್ನಾಭಿಕುಂಡದಿ ಕಾಮಸಿದ್ಧನು ಮಾಡಲೊಗೆದಾ ಧೂಮರೇಖೆಯೊಲು 
ರೋಮ ರಾಜಿಸುತಿರ್ಕು (ನಾಗಷ- ೨೬-೦೭). ೨. : ಅಳಿವು: ದಾಸ 
ಕೂಟದವರಿಂದೆ ಧರ್ಮದ ಮಾರಣಹೋಮವಾಯಿತೆಂದೆು ಗಳಹುತ್ತಿದ್ದರು 
(ಕರಪಿ- 9೬೬೭). [ಸಂ.] 

ಮಾರಣ್ಣ (ನಾ). ಒಬ್ಬಾತನ ಹೆಸರು: ಕಾದ ೫ » ದೊಳೆ ಸತ್ತಣ್ಬಮ್ಮಣ್ಣಂ 
ಕಂಬಣ್ಣನ ತಮ್ಮ ಮಾರಣ್ಣಂಗೆ ಪೆರ್ಮಾಡಿಗಾವು (ಎಕ: 111 (3 )ಗುಂಡ್ಮುಶೇ. 
00-೪7 19ನೆಯ ಕತ). [ಮಾರ ;. ಅಣ್ಣ 

ಮಾರಥ (ನಾ). ೧. ದೊಡ್ಡ ರಥ. ೨. ರಥದಲ್ಲಿದ್ದುಕೊಂಡೇ'ತನ್ನನ್ನೂ 
ತನ್ನ ಸಾರಥಿಯನ್ನೂ ಕುದುರೆಗಳನ್ನೂ ರಕ್ಷಿಸಿಕೊಂಡು ಏಕಾಂಗಿ 
ಯಾಗಿ ಹತ್ತುಸಾವಿರಯೋಧರೊಡನೆ ಯುದ್ಧ ವರಾಡುವವನು; 
ಮಹಾರಥ; ಉತ್ತರಕೋಸಲದ ಬಲುಚಂದವಾದ ಪ್ರದೇಶವನು ಮಾರಥನು 
ದಶರಥನು ತಂದು . . - ಹೊಂದಿದನು ದೇವೇಂದ್ರನಂದದೆ ವಿಮಲಕೀರ್ತಿ 
ಯನು (ಕಳ%ಿರಂ- 6-0), [ವ ಸಂ, ಮಹಾರಥ] 

ಮಾರನೆಯ "ಮಜ್ಮು' ಪರಾ. 

ಮಾರನೇ "ಮಟ್ಟಿ" ಪರಾ. 

ಮಾರಪುಲಿ (ನಾ)- ಒಬ್ಬಾತನ ಹೆಸರು : ಕೊವರಪೆಯ ಚಿಪ 0 
ಲೋಕಯ್ಯನುಂ ಕೊಟ್ಟಾರದ ಮಾರಪುಲಿಯುಂ (ಬಕ. ೩/1, ಶಿಕಾ. 
೨6-8೨; 943)- 'ವಾದಪುಲಿ' ಹೋ. ಮಾರ ಷಿ] 

ಮಾರಫತಿ 'ಮೂರಿಫತ್ತು' ನೋ. 


ಮಾರಬ್ಬೆ ಮಾರಿಬೆ. ಮಾರಿಬ್ಬೆ (ನಾ). ೧. ಒಂದು ಕ್ಷುದ್ರದೇವತೆಯ | 


ಹೆ. ನ ಮಾರನ ದತಾರಬ್ಲೆ ಮಸಣಿ ವಾಸಿಣಿ ಬೀರಂ ಮೈಲಾರ 
ನೇಬಿವರ ನೋಂಪಿಗಳೊಳ್‌ ಪೋರುದರಂ ಪೊಲೆಯರ್ಬಂಧೋರಂತಿಕೆ 
ಮುಚ್ಟಿಲಕ್ಕುಮೆಂಬರ್ಪಾರ್ವರ್‌ (ನುತ: ೫). ೨. ಒಬ್ಬಾಕೆಯ 
ಹೆಸರು: ವಿಶ್ವಾಮಿತ್ರಗೋತ್ರದ ತೊಡಕ ಕೇಸವಯ್ಯ 
ಮಾರಬ್ಬೆ ಧರ್ಮಕ್ಕನುಕೂಳವಾಗುತ್ತಿರಲು (ಎಳ. ೪. ರಣಂ, ೨6೭-0 
3618). ಮಾರಿಚೆ: ೧. ಆರಾ ತೋಣ್ಪ್ಬದಿಂ ಮೂಡಣ ತೋಣ್ಬಕಣ್ಣಮ 
ಮಾರಿಬೆಟ್‌ತಿಯಿಂ ಬಡಗಣ ಮಣ್ಣು ಮೊಳೆವೆ3 ಏಬೃಣ್ಣುಗುಂ (ಎಕ, ww 
68), ಎಳಂರೂ. ೧೭೪-೬5 302ಯು ಕ). ಮಾರಿಬ್ಬೆ; ೨. ಮಾರಮ್ಮಯ್ಯನ 
ಪೆಣ್ಣಿಮ್ಮಾ' ಎ ಸಂಧ್ಯಾಸನಂಗೆಯ್ನು/_ ಮುಡಿಪಿದರ್‌ 
(oy. 111 (1), ನಂಜನ- 300-0; 30ತೆದು ಕತ). [ಇ ಮೂರ್ಮಿ 4 ಅಬ್ಬೆ] 
ಮಾರಮಣ (ನಾ). ಲಕ್ಷ್ಮೀಪತಿ; ವಿಷ್ಣು : ಮಧುಸೂದನ ಮಾರವ: 


ಮಾರಮಥನನಂ ಸ್ತುತಿಯಿಸಿ (ಅರತ. ೪-೨). [ಸಂ.7 
ಮಾರಮಯ್ಯ " ಮಾರಮ್ಮಯ್ಯ' ನೋ. 
ಮಾರಮಾರಣ (ನಾ). ಮನ್ಮಥನನ್ನು ಸಂಹರಿಸಿದವನು; ಶಿವ: 
10) ವೀರಭಕ್ತಿಗೆ ಬೀರುವಲ್ಲಾ ಮಾರಮಾರಣ ನೀವು ಬಸವಕುಮಾರನಂ ಕೇತಯ್ಯ 
ನೊಡನೀಗಳಿ ಕಳುಹು ಕಳುಹು ಧಾರುಣಿಗೆ (ಏಸಪು- ೩೬೪1), [ಸಂ.] 
ಮಾರಮ್ಮ. ಮಾರ್ಯವ್ಮ (ನಾ). ಒಬ್ಬಾತನ ಹೆಸರು: ಶೋ(ಸೋ) 
ಮವಂಶೋದೃವ ಶ್ರೀಮಾರಮ್ಮಾಳ್ವರಸರ್‌ (44: 1೫» ೨3-೪; ಸು. 500). 
ಮದಿರೆಗೊಣ್ಣ ಕೊಪ್ಪರಗೇಶರಿವರ್ಮ್ಮಂಗೆ ವರಿಷ 
ಮಿರ್ಪೃತ್ತೊಮ್ಮತ್ತಆಕೊಳ್ಳಯ್ದಕೂರ ರಾವನಾಡ ಮಾರ್ಯ 
ಮಮ್ಮ ಗಣಿಪರಾಮ ತುಜುವನಿಕ್ಕಿಸಿ ಅಟ್ಯ್ಯ ಸೆತ್ತ್ರನ್‌ (ಕ. ಹ. ಶುಳರಾ- 
೨೦೩-೨, 904). [ಮಾರ _. ಅಮ್ಮ] 
ಮಾರಮ್ಮ, (ನಾ). ೧. ಕಾಲರಾ, ಪ್ಲೇಗು ಮುಂತಾದ ಭಯಂಕರ 
ಸಾಂಕ್ರಾಮಿಕವಾದ ರೋಗ; ಪಿಡುಗು: ($). ೨. (ಕಾಲರಾ, 


“| ಪ್ಲೇಗು ಇತ್ಯಾದಿ ಸಾಂಕ್ರಾಮಿಕರೋಗಗಳ ಅಧಿದೇವತೆಯೆಂದು 
ನಂಬಿರುವ ಒಂದು ಕ್ಷುದ್ರದೇವತೆಯ ಹೆಸರು; ಬಸವನ ಮಗ 
ಸೇರೂಗಾರ : ನಂಜುಂಡನು' ಹತ್ತುಮಂದಿ ಸೇವಾರ್ಥವುಗಿ ಯಾ 
ಬಂಗಿಮಾರಂಮನ ಗುಡಿ ಮುಂದಣ ಪಕ ಅಂಕಣ ೧ ಮುಂದಣ 
ಪಾಠಾಳಂಕಣ ೩ ಸಹ ಉಊಾ ಮಾರಂಮನವರಿಗೆ ಉತ್ಸಹವಿಗ್ರಹ , , , 

೩8 


ಅರ್ಪಿತ (ಕ- 212 (1), ನಂ3ರ- ೩೪೦-೦8; 1766). [ಮಾರಿ 4 ಅಮ್ಮ] 

ಮಾರಮ್ಮಯ್ಯ, ಮಾರಮಯ್ಯ (ನಾ). ಒಬ್ಬಾತನ ಹೆಸರು: 
ಮಾರಮ್ಮಯ್ಯನ ಪೆಣ್ಣಿರ್ಮ್ಮಾರಿಬ್ಬೆ ಆಷ್ಟೋಪವಂಸರುಸಿಯರ ಬುತಯ್ಮನ 
ಅತ್ತೆಯ್ಮನ ಅಬ್ಚೆಗಳ ಸನನ್ಯಸೆನಂಗೆಯ್ದು ಮುಡಿಪಿದರ್‌ (೪. 11) (1), 
ನಂಜಸ-೨೦೦-೩; 10% ಕ).  ಮಾರಮಯ್ಯ : ಕುದ್ಬಿಸೆಯಂ 
ಕಟ್ಟಿಬ್ಲ್‌ನ್ನರನುಂ ಮಾರಮುಯ್ಯನು ಕಿಬಿಲಸುಂಗೊದೊಳ್‌ ರಾಜಮಾರವಂ 
ಆಯ್ಕತ್ತಲೈಯ್ಯಂ ಕೊಟ್ಟರ್‌ (ಎಕ. ಭಜ; ಸೂರಿ, 63-4 ; 816). 

[ಮಾರಮ್ಮ + ಅಯ್ಯ] 

ಮಾರಯ್ಯ, ಮಾರೆಯ. ಮಾರೆಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀ 
ಕಾದದೊಳ ಮಾರಯ್ಯನ ಮಗ ಶ್ರೀ ತೇರರೆಲಿಯ ತುಜುಗೊಳಲ್‌ ಕಾದಿ 

35] ಸತ್ತೆಂ (ಕ. 111 (2), ಗುಡ್ಮುತೇ,. ೨೦-೨; ೪೬ಡ 65). ಮಾರೆಯ : 
ರಾಚಮಲ್ಲಗಾಮುಣ್ಣನು ಸಿಅಿನುಂ ಗಂಗಗಾಮಣ್ಮನುಂ ಮಾರೆಯನುಂ 
ಬೆಳ್ಳೆ ಜ್‌ಯೊಡೆಯರುಂ . . . ಸಾಕ್ಷಿಯಾಗೆ ಕೊಟ್ಟಿತ್ತು (ಬಳ. 3೪], ಗುಲ್ಮ: 
೬೦-೭; ೫2) ಮಾರೆಯ್ಯ ; ನಾಗಯಬೈಯ' ಮಗ ಮಾರೆಯ್ಯ 
ಕೊಟ್ಟೂರ ತುಜುಗಳೊಳೆ ಆಣ್ಮಿ ಸತ್ತೆ (೧೪.೩1, ತಳ್ಳಕೆ. ೪. 

[ಮಾರ 4 ಅಯ್ಯ] 

ಮಾರವ (ಗು). ೧. ಮರುಭೂಣುಗೆ ಸಂಬಧಪಟ್ಟ. (ನಾ). ೨. 
ಮರುಭೂಮಿ ; ಮರಳುಗಾಡು; ಮಾರವದೂವಜಲಂಗಳ್ಳೂಹ್ನ ವ 
ಯಂಬುವಿನಂತೆ ತೃಷೆಯನೇಂ ಕಳೆದಪುವೆ (ವೃಕ, <u). Be.) 

ಮಾರವಳಿ ' ಮಾರುಳಿ' ನೋ. 

41 | ಮಾರವಾಡಿ, ಮಾರುವಾಡಿ, ಮಾರ್ವಾಡಿ (ನಾ). ರಾಜಾಸ್ಥಾನದ 

ಮಾರವಾಡಪ್ರದೇಶದ ವ್ಯಕ್ತಿ ; p ಒಡವೆ, ವಸ್ತುಗಳನ್ನು ಅಡವು 


ಳನ್ನು 


30. 


1; ೫14). 


ಮಾರವಾಳಿ ೭೦೮೬ ಮಾರಾಳೆಜನಕ 
ಇಟ್ಟುಕೊಂಡು ಸಾಲಕೊಡುವ ವ್ಯವಹಾರವೇ ಇವರ ಮುಖ್ಯ ನ್ಹಾರ್ಶ್ಯರುಂ ಮಾರಾಟ್ಚ ತೆನ್ನನು ಅವರ ಕಂಬು ಪೊಯ್ದಾರ್ಪ್ಸ 


ಕಸುಬು ; ಮಾರವಾಡಿಗಳು ತಾಳ್ಮೆಯಿಂದ ಶ್ರಮ ಮಾಡುವವರೂ, ಬಹಳ 
ಕೃಪಣರೂ, ಧೈರ್ಯಕಾಲಿಗಳೂ ಇರುತ್ತಾರೆ (೪ರಾಗೆ. 008); ಮಾರವಾಡಿಗೆ 
ವ್ಯಾಪಾರ ಮಾಡುತ್ತಿದ್ದರೆ ಇನ್ನೇನೂ ಬೇಕಾಗುವುದಿಲ್ಲ (ಠಾನತ9- ೧೪೬). 
ಮಾರವಾಡಿ : ವಿಸ್ತಾರಮಾಗಿ ಮಡಗಿ ಮಾರುವ ಮಾರುವಾಡಿಯರು 
(83100. ೦೩೫-೬). ಮಾರ್ವಾಡಿ: `ಈ ಬೀದಿಯ ಕೊನೆಯಲ್ಲಿ ಮಾರ್ವಾಡಿಯ | 
ಅಂಗಡಿ ಇದೆ/(640). 'ಮಾರವ' ಪರಾ- 
[+ ಹಿಂ, ಮರಾ. ಮಾರವಾಡೀ, / ತೆಲು. ಮಾರುವಾಡಿ] 
ಮಾರವಾಳಿ " ಮಾರುಳಿ ' ನೋ. 
ಮಾರವಿ (ನಾ): [ಸಂಗೀತ] ಒಂದು ರಾಗದ ಹೆಸೆರು: ರಾಗ .ಮಾರವಿ 
ಏಕತಾಳ (ಕೇಂತ್ರ. ೪4). [ಸಂ. ಮಾರವೀ] 
ಮಾರಸಂಹರ (ನಾ). ಮನ್ಮಥನನ್ನು ಕೊಂದವನು; ಶಿವ: ಮಾರ 
ಸಂಹರನ ನೆನೆದಿಹರೆ ಮೃತ್ಯು ತಾ ದೂರಕ್ಕೆ ದೂರ (ಸರ್ವಶ್ಯ- ೨೪೩)- [ಸಂ.] 
ಮಾರಸಾಲ (ನಾ). ಮನ್ಮಥವೃಕ್ಷ : ` ಮಾವು: ಕವಿಕೃತನುತಿಲೋಲಂ 
ಪ್ರಿಯಗ್ರೀಷ್ಮಕಾಲಂ ಧರಣೀವಿಕ್ಷಿಪ್ತಮೂಲಂ ಪಡೆದುದು. ಸೊಗಸಂ 
ಮಾರಸಾಲಂ ರಸಾಲಂ (ಫತೆ: ೦-೦೦೫). [ಸಂ.) 
ಮಾರಸಿಂಗ (ನಾ). ಒಬ್ಬಾತನ ಹೆಸರು : ಸಿರಿಊರರಾ ಮಗನ; ಮಾರಸಿಬ್ಲ 
ಇನ್ಪತೂರ ತುಟುಗೊಳೆ ಸತನ್‌ (ಎಳ. 1ಸ, ಶೆಂಗಳೂ- ೩೪-೩; ಸು- 1000). 
[ಮಾರ | ಸಿಂಗೃ) 
ಮಾರಸಿಂಗಗಾಮುಂಡ (ನಾ). ಒಬ್ಬಾತನ ಹೆಸರು; ಜುಂದುಗುಪ್ಪೆಯ 
ಮಾರಸಿಜ್ಜಗಾಮುಣ್ಣರುಂ ಎಂಿಗಳ್ಳುಗಾಮುಣ್ಣರುಂ. . . ನರಸಾಕ್ಷಿಯಾಗೆ 
ಪಡೆದಾವು2" (ಎ4, ೪1 (8). ಶ್ರೀರಂಗ ೬೬-04; ಸು- 300). 
[ಮರಸಿಂಗ 4 ಗಾಮುಂಡ) | 
ಮಾರಸಿಂಗಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀಮಾರಸಿಂಗಯ್ಯ 
(ಎ೫. 11. ೪೬೨; ಸು. 1000). [ ಮಾರಸಿಂಗ 2. ಅಯ್ಯು] 
ಮಾರಸಿಂಹ (ನಾ)- ಒಬ್ಬಾತನ ಹೆಸರು : ೩೫ ಸ್ಲಂ ಪ್ರತಿ ಮಾರಸಿಂಹ 
ನೃಪತಿರ್ವ್ವಿಕ್ರಾನ್ಹಕ x೫ ಸ್‌ಯೆತ್ರ ೫೫ ಸ್ಥಿತಿ (4. 1 (0). 
೬೪-೬೩; 10ನೆಯ ರತ), [ಸಂ.) A 
ಮಾರಸ್ಸಟ್ಟ (ನಾ). ಒಬ್ಬಾತನ ಹೆಸೆರು : ಶ್ರೀಮಾರಸ್ಸಚ್ಚಮಹಾರಾಜನ್‌ 
ಪ್ರಿಥುವೀರಂಜ್ಯಜಕ್ಲ್ಸಿಯೆ (29- ೪1, 33೬-0: ಅಂ). [ವ ಮಾರ 2. ಸಬ್ಬ ?] 
ಮಾರಹರ (ನಾ). - ಮಾರಸಂಹರ : . ಮಾರಹರಭಕ್ತರ್ಗಿಳೆಬೊಳಪ 
ಕಾರಪಂ' ಮಾಡುವವದಿರನವಿಚಾರದಿಂ ಕೊಲುವುದು (2ಸಪು. ೨೨-೫): 
ಮಾರಹರನೆ ಬಲ್ಲ ಎನ್ನ ಸಾಮರ್ಥ್ಯಕ್ಕೆ ದಾರಿದ್ರ್ಯವು ಬರಬಹುದೆ. 
(ano 0-೩4). 
ದಾರಹರಪ್ರಿಯ ಶಿವನಿಗೆ ಪ್ರಿಯೆನಾದವನು ; ಕುಬೇರ: 
ಮೃಗಮಂ ಪವನಂ ವಿಮಾನಮಂ ಮಾರಹರಪ್ರಿಯಂ ವೃಷಭನಂ ಹರನೇಜ್‌ 
'[ಸಂ.) 


ನಲ 


ನಭಕ್ಕೆ ಸಲ್ವುದುಂ (ಸರ ೦-೩೬): 
ಮಾರಾಟ, ` ಮಾಯಾಟ' ನೋ. 
ಮಾರಾಟ್ಕ " ಮರಾಟ ' ನೋ. 
ಮಾರಾಟತೆರಿಗೆ (ನಾ). ಮಾರಾಟವಾದ ಸಾಮಾನುಗಳ ಮೇಲೆ 

ವಿಧಿಸುವ:ತೆರಿಗೆ ; “ಮಾರಾಟ ತೆರಿಗೆ. ಮಾರಾಟಕರ” (44164 x 

ಶ್ರೀಂ. ೭೨) : ಸಿದ್ಧಪಡಿಸಿದ ಉಡುಪುಗಳ ಮೇಲೆ ವಿಧಿಸಿರುವ ಮಾರಾಟತೆರಿಗೆ 

ಹೆಚ್ಚು ಎನ್ನಿಸುತ್ತದೆ (ಕೂ). 
[ ಮಾರುಟ್ಕ (ಆ ಮಾಲಾಟ) - ತೆರಿಗೆ (ಆ. ತೆಜ್‌ಗೆ)] 
ಮಾರಾಟ್ಪ (ನಂ). (?) : ದೇವೇನ್ಮ್ರ;ರ 


೨ ವೆಲೆಕೊಣ್ಣು ವಾಣಿಗತೋಟ್ಟಂ 


೩6. 


46 


4 


ಸ! 
ನ್ವಿರ್ಶ್ವರಾ ಏಟ್ವರಂ ದರ್ಮ್ಮಂ (ಎಕ. wv (ಬ), non. 


೦೪೬-6; ಸು: 730): ₹?] 

ಮಾರಾಡು " ಮಾಟಾಡು ' ನೋ. 

ಮಾರಾಣಿ (ನಾ). ಮಹಾರಾಣಿ : ಪುರಮಾವುದರೊಳ್ಗೆಖಿ ಕೆ,೪ ಗಿರಿಶನ 
ಮಾರಾಣಿ ಕನಲ್ಹು ಮಹಿಷಾಸುರನಂ ತರಿದಿಹಳಾ ಪುರಮಿವನಿ$ ನರಪತಿ 
ಸಂಪ್ರೀತಿಯಿಂದೆ ಸಲಹುತ್ತಿರ್ವಂ '(ನರತ, 008-೩08) ; 'ಮಾರಾಣಿ 
ಬೆಸುಿಹಳು, ತನಗಿನಿತು ಬೇಕೆಂದು (ತಂದ್ರಸ- ೩೦-೨೦). [ಮ್ಮಾ 2. ರಾಣಿ] 

ಮಾರಾನ್‌ " ಮಾಹಾನ್‌ ` ನೋ: | 

ಮಾರಾಪು (ನಾ). ಬೆನ್ನಿನ ಮೇಲೆ ಹೊರೆ ಇಟ್ಟು, ಎದೆಯ ಮೇಲೆ ಗಂಟು 
ಬರುವಂತೆ ಬಂಧಿಸವ ಪಟ್ಟಿ: : ಅವನ ಕೈಯ ಕೋಲ: 
ಮಾರಾಪು, ಅವನ ಮೈಕ್ಕೆ ೈಗಳಲ್ಲಿದ್ದ ದೂಳು ಅವನು ಬಹುದೂರದ ದಾರಿ 
ನಡೆದವನೆಂದು ಸಾರುತ್ತಿದ್ದವು (ಶುತಿಸ- 0). [ ತಮಿ: ಮಾರಾಪ್ಪ್ಪ] 

ಮಾರಾಮೊರಿ (ನಾ). ಪರಸ್ಪರ ನಡೆಯುವ ತೀವ್ರ ಹೊಡೆದಾಟ 
ಅಥವಾ ಜಗಳ : ಅಂಗಡಿಯವನಿಗೂ ಆ ಬಿದ್ದೆ ಬಕರನಿಗೊ ಮಾರಾಮಾರಿ 
ಯಾಯಿತು (ಕೈದ್ಯರಿ- ೬೪); ನಾಯಕನಿಗೂ ಖಳನಾಯಕನಿಗೂ ಮಾರಾಮಾರಿ 
(mane: x6). 

[ ಹಿಂ. ಮಾರುಮಾರ್‌ ; ಮರಾ. ಮಾರಾಮಾರ್‌: ಮಾಂಾಮಾರೀ] 

ಮಾರಾಯ “ ಮಹಾರಾಯ' ನೋ. 

ಮಾರಾಯಿತಿ ' ಮಹಾರಾಯಿತಿ ' ನೋ. 

ಮಾರಾಯ್ತಿ " ಮಹಾರಾಯಿತಿ ' ನೋ, 


ಮಾರಾರಿ (ನೂ) ೧. ಮನ್ಮಥನ ಶತ್ರು; ಶಿವ; ಮಾರಾರಿ ನೀಂ 
ಬರೆ ವಿಚಾರವುಂಟೇ ತಂದೆ (ನಂಂರೆ- ೭-೦೩೪) ; ಹಾರವಂ ವಿಕ್ರಯಿಸಿ ಎನ್ನ 


ಕುಮಾರಿಯಾ ಶಿವರಾತ್ರಿಯಲ್ಲಿ ಮಾರಾರಿಭಕ್ತರಿಗೀಯಳೇ ಆರಾಧನಂಗಳನು 


(ಅಸಫು. ೪೨-೦೦) ; ಮಾರಾರಿಯ ಮಂಗಳಸಭೆಯ ಕಂಗಳು ನುಂಗಿತ್ತು 
ನೋಡಾ 69906- ೨೦-೪3): ೨. [ಜೈನ] ಜಿನ : ಮಾರಾರಿಗಭಿಷರಂ 
ಜಂಭಾರಿಯಿನಾದತ್ತು 


ನ 


ಘತಸವ: 
ಕ್ಷೀರದಿಂ (ಅಂ. ೪-14): 

ಮಾರಾರ್ದನ (ನಾ). *- ಮಾರಾರಿ ೧ : ತಾರಾಪೀಡನ ಗುಣವತಿ 
ಮಾರಾರ್ವನ ವಿಶ್ವನಾಥನಿಂದಂ ಪಡೆದ್‌ ಸಾರಸುತ ಚೆಂದ್ರ ಪೀಡನನಾರಯೆ 
ಮಹದೇವಿ ಪಡೆದ ವರಕದು ದೊರೆಯೇ (ಹಮ್ಮಾರ, ೨-೦೪). [ಸಂ.] 

ಮಾರಾವುತ (ನಾ). ಶ್ರೇಷ್ಠನಾದ ಕುದುರೆಯ ಸವಾರ ; ಮಲ್ಲರು 
ಮಾರಾವುತ ರಮ್ಯರಸಿಕೆರು ಬಲ್ಲಿದ ಗಜವಾಹಕರು ಬಿಲ್ಲಿನಡ್ನಣದದಟರು 
ಮುಂತಾದವರೆಲ್ಲರೊಪ್ಪಿದರೊಡ್ಡೋಲಗದಿ (ಕೋಶತ. ೨೦-೩೬). 

[ಮ್ಯಾ 4 ರಾವುತ] 

ಮಾರಾಶರ್ವ (ನಾ). ಒಬ್ಬಾತನ ಹೆಸರು : , ಮಾರಾಶರ್ವ್ವಮಹಿಪತೀ 
ರ್ದ್ರುತಮಗಾದಪ್ರಾಪ್ತಪೂರ್ಪಂ (ಎ೪. 111 (1), ಸಂಜೆ. ೨೬೪-೬6; 808). 
[p ಇದು " ಮಾರಶರ್ಮ ` ಎಂಬುದರ ಅಪಲಿಖಿತವಿರಬಹುದು ] 

ಮಾರಾಳ್‌ " ಮಾಜಾಳ್‌? ನೋ: 

ಮಾರಾಳ (ನಾ). ೧. ಶ್ರೇಷ್ಠನಾದ ಸಂನ್ಯಾಸಿ; ಪರಮಹಂಸ ; 
ಮಾರುಳನಂತೆ ತೋರುತ್ತ ಜಗವ ಸಂಚರಿಸಿ , . . ಮಾರುಳಜನಕನಂಘ್ರಿ 
ಮನದೊಳು ಧೇನಿಸುತ್ತ ಪೂರಭಕ್ತಿಯಲಿಂದು ಸುಖವುಂಡ ಮನಗಂಡ 
ನರಹರಿಯ ತೋಂಡ (36ು. ೪-0). ೨: ಹಂಸವಾಹಸನಾದ ಬ್ರಹ್ಮ: 
“ ಮಾರಾಳಜನಕ `' ಪರಾ. [ಆ ಸಂ. ಮರಾಲ] 

ಮಾರಾಳಜವಕ (ನಾ). ಬ್ರಹ್ಮನ ತಂದೆ; ವಿಷ್ಣು: _ಮಾರಾಳನಂತೆ 


ದ ಫೃತದಿಂ ಕ್ಷೀರಸಮುದ್ರದ ವಿಮಲ 


ಮಾರಾಳಿ 


ಶೇನಿಸುತ್ತ ಪೂರಭಕ್ತಿಬೆ: 
ತೋರಡ (030. 6-೧). 
ವರಾಳಿ ' ಮಾಜಾಳಿ ' ನೋ. 
ಮಾರಿ, (ಪ್ರ). ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ, 
ತೀಪ್ರವಾದ . ಸ್ವಭಾವವುಳ್ಳವನು ಎಂಬರ್ಥದಲ್ಲಿ ಸೇರುವ ಒಂದು 
'ತದ್ದಿತಪ್ರತ್ಯಯ : " ತಡಮಾರಿ `, " ಹಟಮಾರಿ ' ಪರಾ. 
ಮಾರಿ (ಗು). ೧. ಹಿರಿದಾದ; ದೊಡ್ಡದಾದ: ' ಮಾರಿಬಲೆ ` 
ಪರಾ. ೨. ಕೆಟ್ಟಿ : ನೀಚ: ` ಮಾರಿಕಣ್ಣು ' ಪರಾ. ೩. ಭಯಂಕರ 
ವಾದ : "ಮಾರಿಮುಖ ` ಪರಾ. (ನಾ). ೪. ಕೊಲುವಿಕೆ: 
ನಾಶಮಾಡುವಿಕೆ. ೫. ಸಾವು; ಅಳಿವು: ಒಂದು ಬಿನಮಾ ಸಿಂಗಕ್ಕೆ 
ಮಾರಿ ಬರ್ಪಂತೆ ದೀರ್ಥಕರ್ಣನೆಂಬ ಮೊಲಕ್ಕೆ ಬಾರಿ ಬರ್ಪುಮಂ: (ಕೆಂತಕಂ- 
66:08); ಎನಗೆ ಬಂದುವು ಮಾರಿ ನಾಳಿನ ದಿನದಪುದಯಕೆ (ಸಂಕರ. 
33-೩೪), ೬ ಕೇಡು :: ಹಾನಿ ; ಆಪತ್ತು: ಮೆಲ್ಲನೆ ಮೃಗಮೆಂದು 
ಸಾರ್ದು ನೆಅನು ನಡೆನೋಡಿ ನರೇಂದ್ರ ನೆಚ್ಚು ಭೋಂಕನೆ ಮೃಗಚಾರಿಯಂ. 
ತನಗೆ ಮಾಣದೆ ತಂದನದೊಂದು ಮಾಧಿಯಂ (ಕಂಠರಾ- 6-000); ಆದಿಪುರಾಣ 
ಅಸ್ಪರರಿಗೆ ಮಾರಿ ವೈದಪುರಸಣ ಹೋತಿಂಗೆ ಮಾರಿ (846, ೫೬೨); ಹೋದ 
ಮಾರಿಯ್ಯ ಕರೆದು ಮನೆಯೊಳಗಾವರಿಸಿದದರುಂಟೆ (ಕಂನ್ಮಾಂ. ೨0-೩3); 
ಬೀದಿಯಲ್ಲಿ ಹೋಗೋ ಮಾರೀನ ಮನೆಗೆ ಕರೆದಂತೆ (ಗ): ಪಿ. ಸಾವು 
ತರುವಂಥ ಪ್ಲೇಗು, ಕಾಲರಾ, 'ಸಿಡುಬು ಮುಂತಾದ ಭಯಂಕರ 
ವಾದ ಸಾಂಕ್ರಾಮಿಕರೋಗ : ಕಳ್ಳರಾಯಿಲ ಮಲ್‌ಯೋಜು ಮಾರಿ 
ಪಸವಿಚ್ತಿ ಬಅು ಪಪೂ ಭಛಯಂಗಳುಕುಲಿತೆಗಳಿಲ್ಲ (ಅಂತ್ರ: 0-13); ಬಲಿಂ 
ಪಸವು ಮಾರಿ ಬಂದೀಗ್ರಹಣಂ ಮಂಚಲ್‌ ಕಳವಾಅಡಿ ಭಯಸಂಚಯಮೆಂಬಿ 
ವಜ ವೆಸರುಮಿಲ್ಲಾ ನಾಡೆೊಳ್‌ (ಶೃಷ್ಟಥಿ ೨-3)- ೮. ಮಾರಕರೋಗ 
ಗಳನ್ನುಂಟು ಮಾಡುವುದೆಂದು ನಂಬಲಾದ ಒಂದು ಕ್ಷಂದ್ರದೇವತೆ ; 
ಮಾರಿಯ[೫ಾಕಾ- ಬಳಿಯ) ಮನೆಯಂ ಪರಕೆಯ ಕುಜಿಯಂ ಪುಗಿಸು 
ವಂತೆ ವಟವಿಟಪಿಕೋಟರಕ್ಕೆಟಿ:ರಾಂತರೆಮಂ ಪುಗಿಸಿ (ಶತಕಂ. ೧೭೩-೦೦) : 
ಮಾರಿ ಮಲಯಾನಿಲಂ ನವನೀರಜವನಮೆಂಬ ಕೆಂಡದೊಳ್‌ ದಂಡನಮ 
ಸ್ಕಾರಂಬೂದಪನಿತ್ತವಧಾರಿಪುದೆಂಬಿಂತೆಯ್ದಲಿದುವರಗಿಳಿ ಬನ ದೊ ಳ್‌ 
(ಯುಕೋತ, 0-೩6); ದುಗ ಮಾರಿ: ಚಂಡಿಯಗ್ಗ ದ ಶಕ್ತಿಗಳು ಸದ್ಗುಣ 
ಸತ್ಯ ಮುಸುಕಿಹರ ಮುಟ್ಟವಿದು. ಸದ್ದು ರುವಿನಾಚ್ಞೆ (1ರ೯ಣ್ಯ- ೯9) ೯. 
ಮೃತ್ಯುದೇವತೆ : ಇಂತಪ್ಪ ಪಂಚದುಹಾಪಾಶಕನ ಮನೆಯೊಳೀ ಮಾರಿ 
ಯಿರ್ಕೆ (ಶತ್ಮಾಣಾ- ೬೭-6೪) : ಇದು ಮನೆಯಂದಮಲ್ಪೂ . . , ಬಗೆದಲ್ಲಿ 
ನೋಡುವೊಡಮಿಟ್ಟಗೆ ' ಕಲ್ಮರನೆಂಬುದಿಲ್ಲ ಕೂರದನಿದನೊಡ್ಡಿದಂ ಪಗೆಗೆ 
ಸಂತಸವಾಗಿರೆ ಮಾರಿಸುಯಂಿ ಮೇ (ಕಃಕರಾ- ೩-9), ಭೀಮನ ತೋರ 
ಗರುಳಿನ ದಂಡೆಯನು ಕೈಯಾರೆ ಮಾರಿಗೆ ಮುಡಿಸುವೆನೆ (ಉಕ. 
೩-೧೮): ೧೦. ಪ್ರಳಯಃಕಾಲದಲ್ಲಾಗುವ ಸಕಲಜೀವರಾಶಿಗಳ 
ಅಳಿವು:- ನಾಶ. ೧೧: (ಆಲಂ) ಕೇಡು : ತೊಂದರೆ ; ಧಾಡಿ: 
ಕೆಲಸ ಮಾಡಲು ಮಾರಿ ಇವನಿಗೆ! ಬಲುಹು ಮೈಯಲಿ ತುಂಬಿದೆ! 
(19: ೦೯-೦೪)- 


ಬಿಂದು ಸಂಖಿಜಿಂಡ ಮನಗಂಡ 
[ಮಾರಾಳ _. ಜನಕ] 


ನರಹರಿಯ 


( 
ಮಾರಿಯ ದೇಶ - ಶಿವ; ಈಶ್ವರ : ಮಾರಿಯ ಡೇವನು ಮಸಣದ 


ದೇವನು ತಿರುಕ ಗೊರವನೇದು ಅಲ್ಲಲ್ಲಿ ಒಂದೊಂದನಾಡುತಿಪ್ಪ 
(ಊವಕಂ. ೧೨೦-೩೪೩)- 


ನ್ಯ 
ಮರಿಯ ಮಾರಿ ಎ ಮಾರಿದೇವತೆಯ ತೆರೆದ 
ಬಾಯಿ. —ಉಗ್ರಸ್ವರೊೂಪ (?) ೩ ನಾಡರಸಂ. ತೆಗುಳ್ಳು ಕಡೆಗಾಲದ: 
ಮಾರಿಯ ಮೂರಿಯಂತೆ ಕಣ್ಣಾಡದೆ. ಜಾಲವೃದ್ಧವನಿತಾವಧೆಗೆಯ್ದು ಸ್ರ 
ನಾಡನವಂ ಕಡಿದಿಕ್ಕಿ ಮೆಟ್ಟಿದ (ಪರಾ. ಮಾರಿಯ ಮೂರಿ. 
ಶಕ್ಕಸನ ರೌದ್ರತೆ ನೇಜಿನ - - ಸಾಹೆಣಿಮಲ್ಲನ ಬುಹುವಿಕ್ರವ; 


| 


ಹಂಜ 
ಪಂಜ. 


೭೦೮೭ 


1% 


48 


ಮಾರಿಗಾಲ 


(ಎಕ. ೫%, ೩8-0೭ ; 19). ಮಾರಿಯ ಹುಣ್ಣು ಸಿಡುಬು: ದೇವಿ : 
ಅಮ್ಮ ; ಅಂಬುಳುವುದಡೆ. ಷಣ್ಮುಖನೆಂಬರು. ಸೀವಳಿಗೆಯಾಗೆ ಸಲೆ 
ಮಾರಿಯ ಹುಣ್ಣೆಂಬರು ತುಜೀಯಾದಡೆ ಫಣಿಯೆಯರ್‌ ಮಶಿಹೀನಜನರ 
ದೇನಂ ಮಾಡರ್‌ (ಮಶ: 6-2೬), [ಸಂ. ಮಾರಿ. ದಾರೀ. 1 ಈಶುವು 
| ದ್ರಾನಿಡಮೂಲದ್ದಿರಬೇಕೆಂದು ಭಾಷಾಶಾಸ್ತ್ರಜ್ಞರ ಅಭಿಎ್ರಯವೊಂದಿದೆ] 
ಮಾರಿಕಣ್ಣು (ನಾ). ೧. ಮಾರಿಯ ಕ್ರೂರದೃಷ್ಟಿ ; ಮಾರಿಕಣ್ಣು ಹೋತನ 

ಮೇಲೆ (ಗಾರ). ೨. ಕೆಟ್ಟದೃಷ್ಟಿ : ಕ್ರೂರದೃಷ್ಟಿ; ಹೆಗಡೆಯ ಮಾರಿ 

ಕಣ್ಣು ನನ್ನ ಮೇಲೆ ಬಿದ್ದಿದೆ (ರೇತಶೆ-'083), [ಮಾರ್ವಿ ;-ಕಣ್ಣು (ಕಣ್‌) 
(ಮಾರಿಕಬ್ಬೆ (ನಾ). ಒಂದು ಕ್ಷುದ್ರದೇವತೆ ; ಮಾರಮ್ಮ: ಪಿಟ್ಟಾ 
ಪುರದ ಮಾರಿಕಬ್ಬೆ ಶಾಕಿನಿಯುಂ ಪೊಣರ್ಮಾಲೆಯ ಮಂಗಳಾದೇವಿಯಂಂ 
ಮೈಲಾಪುರದ ಕಾಮಾಕ್ಷಿಯುಮೆಂಬಿವರ್ಮೊದಲುದ ಜೃಹಾದ್ಯಂತರಂಗಳ್‌ 
ಮೋನದಿಂ ಮುಟ್ಟುಪಡಂ ಬೆರಸಿರ್ಪೆಡು ... . ಉಣ್ಬರ್‌ [OT 
₹-000) ; ಮಾರಿಕಬ್ಬಿ ಮಸಣಕಬ್ಬೆ . .. ಮೊದಲಾದ ವ್ಯಂತರಂಗಳುಂ 
(en, 00೪-೨೨) ' ಮಾರಿಕವ್ವೆ ` ಪರಾ: [ಮಾರಿಕ್ಕೆ - ಅಬ್ಬೆ] 


ಃ ಮಾರಿಕಪ್ಜೆ (ನಾ). ಎ ಮಾರಿಕಬ್ಬೆ ; ಮಾರಿಕವ್ವೈಯ ನೋಂತು ಕೊರಳಲ್ಲಿ ಕಟ್ಟಿ 


ಕೊಂಬರು ಸಾಲಬಟ್ಟಿರೆ ಮಾಜಶಿಕೊಂಬರೆಯ್ಯಾ (ಯರ. ೫೩೪): ವೀರಭದ್ರನ 
ಕೆಣಕಿ ಹೊಗುವರೆ ಮೂರಿಕಪ್ವಿಯ' ಮಜಳ್‌ಯನು (9310. ಒ೬-೬ಂ). 
[ಮಾರಿಕ್ಕೆ _.. ಅವ್ವೆ] 

ಮಾರಿಕಾಜಾಡ್ಕ (ನಾ). ಪ್ಲೇಗು, ಸಿಡುಬು ಮುಂತಾದ ಭಯಂಕರ 

| ಪಾದ ಸಾಂಕ್ರಾಮಿಕರೋಗ್ಯ: ಈ ಯುದ್ಧ ನಡೆದ ಕಾಲದಲ್ಲಿ ಒಂದೆ 

ಎಂದೆಂದಿಗೂ ಅರಿಯದ ಕಾಲರಾ (101688) ಎಂಬ ಮಾರಿಕುಜುಡ್ಕವು 

ಸಂಪ್ರಾಪ್ಟವಾಗಿ, ಮೈಸೂರಿಗೆ ವ್ಯಾಪಿಸಿ 'ಜನರಿಗೆ ಕಷ್ಟನಷ್ಟಗಳು ಸಂಭವಿಸಿ 

| ದುವು (ಕುಶಾನ, 11, ೩೦0): [ಸಂ.] 

[ಮಾರಿಕಾರೋಗ (ನಾ). ಎ ಮಾರಿಕಾಜುಡ್ಯ: ದೇವಮ್ಮಾಜಿ. . . 
ಒಂದೆರಡು ವರುಷದಲ್ಲಿ ಮಾರಿಕಾರೋಗದಿಂದ ಶ್ಶೀರಿಕೊಂಡಳು (1೪೪. ೬3). 

[| 

ಮಾರಿಕೆ, (ನಾ): ೧. ಮಾರುವುದು ; ಮಾರಾಟ : ` ಮಾರಿಕೆಹುಂಡಿ ` 
ಪರಾ. ಶಿ. ಮಾರಾಟದ ಮೇಲೆ: ಹಾಕುವ ಒಂದು ಬಗೆಯ 
ತೆರಿಗೆ: ಇವು ಪೂರ್ವಕಾಲದ ತೆರಿಗೆಗಳು ; ಮುನೆತೆರಿಗೆ. ಹುಲ್ಲ ಹಣ 

ಕೆ: ಉಬ್ಬನ ಮಾಳ ; ಉಬ್ಬೆಕುಣಕೆ. (ತಮ್ಮನು ೨೪4). 
[ಮಾರ್ಕು (ನಮಾಜು) 4 ಎ ಇಕೆ] 

ಮಾರಿಕೆ, (ನಾ) ಎ ಮಾರಿಕಬ್ಬೆ ; ` ಮಾರಿಕಬ್ಬೆ, * ಮಾರಿಕವ್ದೆ ", 
ಪರಾ. [ಸಂ. ಮಾರಿಕು] 

ಮಾರಿಕೆಹುಂಡಿ (ನಾ). “ ತನ್ನ ಆಸ್ತಿಯನ್ನು ಮತ್ತೊಬ್ಬ ನಿಗೆ ಮಾರಿ 
ವರ್ಗಾಯಿಸಿದ ಪತ್ರ : ಮಾರಾಟ ಮಾಡಿದ ಬಗ್ಗೆ ಬರೆದು ಕೊಟ್ಟ 
ಹುಂಡಿ” (ill of 88" ೫೦೦, ೪)... [ಮಾರಿಕೆ 4. ಹುಂಡ್ಮಿ] 

ಮಾರಿಕೇಸಿ (ನಾ). ಒಬ್ಬಾತನ ಹೆಸೆರು: ಕಂಪೂರಕುಲನ್‌ ಮಾರಕೀಸಿ 
ಲಿಖಿತಂ (ಎಕ. 1. ಎತತೊ, ೩೦-60: ಸು. ಬುಂದ. [?] 


ಹ ಮಾರಿಕ್ಕು (ಕ್ರಿ). ಎದುರಿಸಿ ಹೊಡೆ : ಪ್ರತಿಭಟಿಸಿ ತಾಗು : ಕುಬ್ಬಿನಿಂ 


ಸಡಿಲ ಮಾಡ್ಟಿ ೯ಡೆವಂ ಕೆಳರ್ದ್ದುರಗನಂ ಮಾರಿಕ್ಕುವಂ ಸಿಂಗನ ಕಡಿವಂ 
ಭಾವೆ ಪ್ರಿಧ್ವಿಸೆಟ್ಟಿ ಹರಿಶು ವೆಂಣ್ಸಾಂಬಿಕುನಂದನಂ (1೩. 1೪, ನಟ; 
1504). [ಮಾರ್ತು (ಇ ಮಾಜ್ಕು) 4 ಇಕ್ಕು] 

'ಮಾರಿಗ (ನಾ): ಮಾರಿದೇವತೆಯನ್ನು ಪೂಜಿಸುವವನು ; ಮಾರಿಯಂ 
| ಪೂಜಿಸುವಂ- ಮಾರಿಗಂ (ಕಜ: 104 ಶ್ರಯೋ)ಾ [ಮಾರ್ಮಿ ಡಂ ಡಗ್ಗ] 
ಮಾರಿಗಾಲ (ನಾ): ಯುಗಾಂತರದಲ್ಲಿ ನೀರುಕ್ಕಿ ಜಗತ್ತನ್ನು ಮುಳು 
| ಗಿಸುವ ಕಾಲ; ಜಲಪ್ರಳಯದ 2 ಮಾರಿಗಾಲದ ಮತ್ಸ್ಯ 


ಸಮಯ 
ಸಮಯ 


ಮಾರಿಗುಡಿ ೬೦೮೮ ಮಾರಬೇನೆ 


ವಾಜುಗೊಳುತಿದೆ ಕರುಣವನು ನೆಆ ತೋಟಿ ತಾನಿದಕೇನ ಹೇಳು 


(ಸರಾಗ. ೮-೨೩-೦೪). | 
[ಮಾರ್ಯಿ ೨. ಕಾಲು/ತಮಿ. ಮಾರಿಕ್ಕಾಲವ ಎ. ಮಳಿಗಾಲ] 
ಮಾರಿಗುಡಿ (ನಾ)- ಮಾರಿದೇವತೆಯ ವಿಗ್ರಹವನ್ನು ಪ್ರಶಿಷ್ಮಾಪಿಸಿರುವ 
ದೇವಾಲಯೆ : ಮಾರೀಗುಡಿಗೆ ಬಡಗಲು ಕೊಂಗನ ಫಣಿಯಾಲದ ಮರದ | 
ಜಗಲಿಗೆ ಮೂಡಲು ಮೂಡ ಮುಖವಾಗಿ ನೆಟ್ಟ ಕಲ್ಲು ೧ (೩೪. ೪ (1). 
ುಮು. ೧೬-೬೫೦: 1749): ಆಸಾಡಿಯ ಜಡಿಮಳೆಯಲ್ಲಿ ಒಂದುರಾತ್ರಿ 
ಊರಿನ ಮಾರಿಗುಡಿಯಿಂದ ಮಾರಿಯನ್ನು ಸಿಡಿಸುವ ಒಂದು ಕ್ರಮವಿದೆ 
(ರೇನಹೊ. ೩೨). [ಮಾರ್ಕಿ 2 ಗುಡ್ಡಿ] 

ಮಾರಿಗುತ್ತ (ನಾ): ಎ ಮಾರಿಕಾಜಾಡ್ಯ : ಎಮ್ಮ ಪುರಕ್ಕೆ ಮಾರಿಗುತ್ತಂ 16 
ಮೊದಲಾಗೆ. ಪೆಜವುಮಾಗುತುಕಪೀಡೆಗಳಪ್ಪುಮುಮಾನವರ್ಕೇನುಂಗೆಯ್ಯ 
ಲಜಯದುವಮ್ಮ ಳಿಸುತ್ತಿರ್ಪದುಂ (ಶಂಕಾ. ೧೪-೪೯ 5); ಕವರ್ಶೆಯ 
ಮೇಲೆ ಕೊಲೆಯೆಬಂತೆ ಬಡತನದ ಮೇಲೆ ಮಾರಿಗುಕ್ತಮಾಗೆ (ಕರ್ತನು - 
6-0೬0), [ಮಾರ್ಕಿ. 2, ಕುತ್ತ] 


ಮಾರಿಗೆ (ನಾ). ಮಾರಿದೇವತೆ :. ವರವೀಗುವೆ; ಮೈಲಾರಂ ಕೇತಂ ಕಾಟಂ| | |- 


ಮಾರಿಗೆ ಮಸಣಿಗೆಯೆನಿಪ್ಪ ಕೊಲಕಿದೆಯ್ವಂಗಳ್‌ (ಸಮಶ. ೯-036)- 
[ಸಂ. ಮಾರಿಕೂ] | 
ಮಾರಿಡು, (ಕ್ರಿ). ಪ್ರತಿಭಟಿಸಿ ನಿಲ್ಲು: ಎದುರಿಸು: ಫಣಿಕುಬಮ! 
೫x ೫ x ವನೊಪ್ಪೆ ಮಾರಿಡುವಂ ಜಕ್ಕುಲಿಪಂ ಜವನಂ ನಿಚ್ಚಟಗಲಿ 
* ವೀರವಿಕ್ರಮಭೂಪಂ (ಎ3. x೫, ೦8-೬; 1187). 10 
[ಮಾರ್ಕು (ಇ ಮಾಜ್ಕು) 4 ಇಡು] 

ಮಾರಿಡ್ಕು (ಕ್ರಿ). ಮಾರಿನಿಂದ ಅಳತಮಾಡು ; ಮಾರುಹಾಕು ; ರವಿ 
ಮಾರಿಟ್ಟಳೆದಂ ವಿಯತ್ತಳಮನಾಶಾಸೀಮೆಯಂ ದುಂಟುವನ್ನೆವರಂ 
(ತವ. ೦-೬); ಭೀಕರಕಾನನದಲೊಂದಾಲವಿರ್ದುದು ... . ಅವನಿಯ 
ಮಾನವನು ಮಾರಿಡುವವ್ಪೆ-ಲು ಪಸರಿಸಿತು ಶಾಖೆಗಳ (ಸಾಳ್ಮರ ೩೫-೩೩). 25 
[ಮಾರ್ಕು 4 ಇಡು] | 
ಮಾರಿಡೋಲು (ನಾ). ದೊಡ್ಡ ಡೋಲು: ಭಾರಿ ಡೋಲು : : ಅವನ] | 
ಪರಿವಾರದವರು ಮಾರಿಡೋಲು. 'ದುಡಿ-ಎಲ್ಲಾ ಬಾರಿಸಿ ಭಾರೀ ಕುಣಿದಾಡು 

ವದುಂಟ: (ರಂಂಠಾ- ೦೬): [ಮಾರ್ಮಿ 4 ಡೋಲು] 
ಮಾರಿತ (ಗು): ಕೊಲ್ಲಲ್ಪಟ್ಟ: ಸಂಹಾರಗೊಂಡ; ಜಯಜಯ | 
ಕುಮಾರ ಮಾರಿತ ದಿವಿಜರಿಪಜಾಲ ಜಯಜಯ ವಿಳಾಸಕೃತವಿದಿತೈಕ 

ಪದಲೀಲ (೫8೬. ೦೪-೦೩೯ ರಗಳ). [ಸಂ.] 
ಮಾರಿತನ (ನಾ). ದುಷ್ಟತನ ; ಕೆಟ್ಟತನ ; ಥೂ ನಾರಿಯರ ಮಾರಿತನಕಿ 
ಮೋರೆಯ ಗುಣಕ್ಕೆ ಥೂ ನರರ ಬೆದಿಗುದಿಗೆ ಷಂಡಗಂಡಸುತನಕೆ 
(ಕೃಷ್ಣಾಕು. ೨-೨). [ಮಾರ್ಮಿ * — ತನ] 85 
ಮಾರಿದಾಸ (ನಾ) (? ) : ಶ್ರೀ ಕಡ್ಡಾಣೆ ಪೃಥುವೀರಾಜ್ಯಂಕೆಯೆ ಸಿಯಕಿಲ್ಲ 
ಕೆಸುಮಣ್ಣು ಸ್ಸ ನಾಡಾಳೆ ಮೂಟಕ್ತಿ ಅರಸರೂಳ್‌ ಮಾರಿದಾಸೆ ಕರಿಯತಮ್ಮನ್‌ 
ನಾಗತರಾಸರಾ ಮನೆದುಗವು ಬಾಗೆಲೂರುಳ? ಬಲ್ಪಹನ್‌ ಏಜನುಳ್‌| | 
ಎಜಕಿದು ವಿಬ್ದನ್‌ (ಳೆ. ೫೪1. ತುನುಕೂ, ೯1-270). [|] 
ಮಾರಿಪತ, " ಮಾರಿಫತ್ತು ` ನೋ. 
ಮಾರಿಪತ್ತು' ಮಾರಿಫತ್ತು ` ನೋ: 
ಮಾರಿಫತ ' ಮಾರಿಫತ್ತು 'ನೋ. 
ಮಾರಿಫತಿ ' ಮಾರಿಫತು, ' ನೋ: 


ಮಾರಿಫತು ` ಮಾರಿಫತ್ತು ' ನೋ- 


6 ಮಾರಿಬಲೆ (ನಾ). (ಸಮ: 


ಫತ. ಮಾರೀಫತ್ತು, ಮಾರ್ಥತ. ಮಾರ್ಥತು (ಅ). ಮೂಲಕ 
ವಾಗಿ; ಮುಖಾಂತರ: ಯಾ ವೆಂಕಟಗಿರೈಭ್ಞುನ ಮಾರಿಫತ್ತು 
ಸಾಬರಿಗೆ ವಳೆಬಿದ್ದು ... ದುಡಿದ್ಯುಕೊಟು: (ಶೈಕ, pS 
ಶ್ರೀತ್ರಿರಪತ್ತಿಗಿರಿ ಮೇಲೆ. ಬ್ರಹ್ಮೋತ್ಸವದಲ್ಲಿ ಸದರಿ ಮಠದ ಮಾರಿಫತ್ತು 
ಆಗತಕ. ಬ್ರಾಹ್ಮಣಸಂತರ್ಪಣೆ ಜನ ೧೦೦೦ ಸಾವಿರಕ್ಕೆ . . . ಸರಕಾರದ 
ಸತ್ರದಿಂದಾ ಅಪ್ಪಣೆ ಪ್ರಕುರ ಕೊಡುತ್ತಿದ್ದ ಪದಾರ್ಥದ ಕ್ರಯ [CATS 
0886, 3೬-೦೬: 1830). ಮಾರಥತಿ : ಇಲ್ಲೆ ಇರುವ ಶಾಖೆಗಳ ಮಾರ 
ಫತಿಯಿಂದ ಮಾಲ ತರಿಸಿಕೊಟ್ಟರೆ. - ಎರಡು ಆಡತಿಗಳು ಬೀಳುವವು 
(ಯ್ಯಾ, ೬ಬ. ರಿಪತ ; ನಮ್ಮ ಕಡಿಗೆ ಬರುವವರು ಕಮ್ಮ 
'ಮಾರಿಪತ ಮೂಲ ಖರೀದಿ ಪೂಡಿದೆರೆ. ಅವರ ಕಡಿಯಿಂದ ಬಿಲಕುಲ ಆಡತಿ 
ತಕ್ಕೊಳ್ಳದೆ ಬರೇ ಕೂಲಿಯ ಖರ್ಚಿನ ಮೇಲೇ ಜೀನಸುಗಳು ಕಳುಹಿಸಸವ 
ತಜವೀಜೆಯನ್ನು ಮಾಡುವೆವು. (ಮಂಂತ್ಯಾ. ೫). ಮಾರಿಪತ್ತು: 
ಸರಕಾರ ಕುಂಪನಿ ಕಡೆಯಿಂದ ತಲಚೇರಿಕೋಟ್ಟೆ ಮೊಸ್ಪರೀ ರಾಜರ್ಟ್‌ 
ಟೈಲರೀ ಸಾಹೇಬರ ಮಾರಿಪತ್ತಿನಿಂದ. ತಹನಾಮೆಯನ್ನು ಬರೆಸಿ. 
ತಲಚೇಧಿ ಸರಕಾರದ. ದಪ್ಪರದಲ್ಲು ಮಡಗಿ ಇವೆ. (ರಶೇಕಿದ್ರ.. 090). 
ಮಾರಿಥತ : ದಲಾಲಜನರ ಮಾರಿಫತೆ ಖರೀದಿಮಾಡಿ 
ರಹಾನೆ ಮಾಡುವ ತೆಜವೀಚಿಯನ್ನು ನಡಿಸುವರು (ಮುಂಖನ್ಯಾ್‌ 38೨). 
ಮಾರಿಫತಿ : ದೊಡ್ಡ ದೊಡ್ಡ ವ್ಯಾಡಾರಿಜನರು ಬಹಳ ಮಾಡಿ ಇಲ್ಲಿಂದ 
ಅಡತೆಯರ ಮಾರಿಫತಿಯಿಂದಲ್ಲೇ ತರಿಸುತ್ತಾರೆ. (ಕಂತ. 38೨). 
ಮಾರಿಘತು; ಯಾರ ಪರಿಚಯವಿರಲಿಕ್ಕಿಲ್ಲವೋ ಅಂಥವರು ಅಲ್ಲಿಯ 
ನಮ್ಮ ಡುಕಾನಿನ ಮಾರಿಫತು, ದುಕಾನಿನ ಹೆಸರಿನಿಂದ ಜೀನಸು ಕಳುಹಿಸಿ 
ರಶೀದಿಯನ್ನು ಇಲ್ಲಿಯ ದುಕಾನಿಗೆ ಕಳುಹಿಸಿದರೆ .... 'ರಕಮು 
ಕೊಡೋಣದರೆಲ್ಲಿ ಬಂದೀತು... (ಮುಕ್ಕಾ, 30). . ಮಾರೀಪತು : 
ಕಾಮಗಾರಿ ನಿಂನ ಮಾರೀಪತು ಮಾಡಿದ ವಡರ ಯಾರನ ಬೋನಿಗೆ 
ಕಡಗಸ ೧ ಸರಪಣಿ ಸ೧ (೪. ಸ], ಹಿಂಡು. «೬-03; 16307), 
ಮಾರೀಪತ್ತು ೭ ಬಾಕಿ ಐವಜಿಗೆ ಆಗಿಂದುಗೈ, ಆಮಾಲನ ರುಜು ತನ್ನ 
ಮೊಹರಿನಿಂದ ಶಿರಸ್ತೇದಾರರ ಪಾಖಲೆಯಿಂದ ಸಹ ಶೇಕದಾರ ಮಾರೀಪತ್ತು 
ಹೋಬಳಿ ಶೇಕದಾರ್ರಿಗೆ ರಶೀದಿ ಕೊಡಬೇಕು. (ಶುಶಾರಂ- 31, ೬೬). 
ಮಾರೀಫತ : ಆ ಅಂಗಡಿಗಳ ಮಾರೀಫತ. ಬಧಕಿನ ರಶೀದಿ ಕಳುಹಿಸಿ 
ಅತ್ತಕಡಿಯ ಆಂಗಡಿಗಳೊಳಗಿಂದ ಪರಧಾರೇ ರಕವಮ ತೆಗೆದುಕೊಳ್ಳುವ 
ಬಗ್ಗೆ (ವಾ: ೨0-ಕೃಷ್ತಾಕಕೆ), ಮಾರೀಫತ್ತು : ನಿನ್ನ ಮಾರೀಭತ್ತು 
ಹೇಳಿ ಕಳಿಸೋ ಕಾರಣವೇನಪ್ಪ ? (888. ೬೨೦): ಮಾರ್ಥತ ; 
ನಮ್ಮ ಮುಂಬಾಯಿ ಅಂಗಡಿಯ ಮಾರ್ಪತ ಉಪ್ಪು ಬೇಡಿಸಿದರೆ ಅಡತ 
ಬಿದ್ದೀತು. (ಉನ್ಶಾ- ೨೩), ಅಂವಾ ಶಕೂನ್ನ ಅಷ್ಟ ನೋಡಿ ಇಟ್ಟಿರಲಿ 
- -- ಪಾದಲ್ಯಾನ ಮಾರ್ಥಶ ಅವರ ಧೋರಣು ತಿಳಕೋಳಿಕ್ಕೆ ಅನಕೂಲನೂ 
ಆಗತದೆ. (ಕಪ. 11, 006). ಮಾರ್ಥತು: ಅಂವ ಯಾರೋ 
ಇದ್ದಾನಂತಲ್ಲ -.. ಅವಳ ಘಾಲಕ -- ಚೈತನ್ಯ ಅಂತ್ರ ಅವನ ಮಾರ್ಫತು 
ಅವಳ್ನ ಭೆಟ್ಟಿಯಾಗ್ತೀವಿ (ಟು: ೨೨)- 
[ + ಅರ. ಹಿಂ. ಮರಾ. ಮಾರಥರ್ತ. ಮಾರ್ಥತ್‌] 

ದಲ್ಲಿ ಮಾನುಗಳನ್ನು ಹಿಡಿಯಲು 

ಹಾಕುವ) ದೊಡ್ಡ ಬಲೆ ; 'ಹೆಬ್ಬಲೆ ; ನಮ್ಮ ಮೊಗೇರ ಮಕ್ಕಳನ್ನು 

ಮಾರಿಬಲೆ ದಿವಸ್ಯಮಾತನಾಡಿಸಬಾರದು. ಅಷ್ಟೇ "(ಇತತ ೬೪) : ಹಾಯಿ 

ದೋಣಿಯಲ್ಲಿ ಮಾರಿಬಲೆ ಬಿದ್ದಿತ್ತು (ಜೂ16 ೩೭). [ ಮಾರಿ 4- ಬಲ್ಲೆ ] 
ಮಾರಿಬೆ ಮಾರಬ್ಬೆ ನೋ. 


ಮಾ 


ಮಾರಿಫತ್ತು. ಮಾರಥತಿ. ಮಾರಿಪತ: ಮಾರಿಪತ್ತು. ಮಾರಿಫಕ,| 4 |ಮಾರಿಬೇನೆ (ನಾ): ಇ ಮಾರಿಕಾಜಾಡ್ಯ :: ಮಾರಿಬೇನೆ ಬಂದು ಆತ್ತೆ- 


ಮಾರಿಫಶಿ. ಮಾರಿಫತು. ಮಾರೀಪತು. ಮಾರೀಫತ್ತು. ಮಾರೀ! 


ಮಾವ ಕಣ್ಣು ಮುಚ್ಚಿದರು (೪ನ ೧೮) ಮಾರಿ, 4. ಬೇನೆ] 


ಮಾರಿಬ್ಬೆ ` ಮಾರಬ್ಬೆ `ನೋ- 
ವಸರಿದುಳೆ (ನಾ): ಭಾರಿ ಮಳೆ; ಅತಿವೃಷ್ಟಿ : ಒಂದು ಮಾರಿಮಳೆ 
ಗಾಲದಲ್ಲಿ ತುಂಗಾನದಿಯ ಪ್ರವಾಹವು ಮೇರೆದಪ್ರಿ ತೀರ್ಥಹಳ್ಳಿಯ ಕೆಲವು] 
ಮನೆಮತಗಳನ್ನು ಕೊಚ್ಚಿಬಿಟ್ಟೆತು (ಕುಠ್ಮಾಕ. ಆ); ಮುರಿಮಳೆ. ಮುಸಲ 
ತೆ ಓರೆಕೋರೆಯಾಗಿ ಸುರಿಯುತ್ತಿತ್ತು, (ಕ್ರನರು- ೪೬0). 
[ಮತಾರ್ಕಿ' 4+ ಮಳೆ ( ಇ. 


)) | 


ಮಾರಿಮುಖ (ನಾ. ಭಯಂಕರವಾದ ಮುಖ; ಉಗ್ರಮುಖ : 
ಮಾರಿಮುಖದವ ಕಂನಮೆನ ನಿಸ್ಲಾರಹೃಡಯನು ಭೀಮನವನೊಳು” 


ಹೋರಿದೆವರೇನಹರು ಕೇಳೈ ನಿನ್ನಷರ ವಿಧಿಯ (ಕುಠ್ಮಾರ್ರೋ, ೧-೪೬). 


[ಸಂ.] ‘10 

ಮಾರಿಮೊಗ' (ನಾ): ಎ ಮಾರಿಮುಖ ; ಭೂರಿಭೀಕರವರಾಹೆನ ತಲೆ; | 
ಳವೆ ಮಾರಿಮೊಗದ  ಡೆಂಕಣೆ! 
ವಂಸೆದಲಗುಗಳ್ಳೋಜ್‌ದುವತಿಭಯಾಂಕುರವ (ಕುನಂ, 00-043) - | 
[ ಮಾರ್ಮಿ 4 ಮೊಗ ] | 

ಮಾರಿರೋಗ (ನಾ). ಇ ಮಾರಿಕಾಜಾಡ್ಯ : ಪ್ಲೇಗು, ಕಾಲರಾ; 
ರೋಗಗಳು ಮಾರಕವಾದುದರಿಂದ ಮಾರಿರೋಗವೆಂದೇ ಕರೆಯುತ್ತಾರೆ. 
[ರೊ9)- [ಸಂ.] | 
ಮಾರಿವುಪದ್ರ, (ನಾ). - ಮಾರಿಕಾಜಾಡ್ಯ : ಸರ್ಜಜಿತುಸಂದತ್ಸರದಲ್ಲಿ| 


ಮಾರಿವುಪದ್ರವೂಂಟಾಗಿ ಬಹುಜನಗಳು ಹತರಾಗುತ್ತಾಯಿರುವ ಕಾಲದಲ್ಲು| | 
(೫. ೪ (೫): ಮೈಸೂರು. ೩-೯; 1843): [ಮಾರ್ಕಿ 4 ಉಪದ್ರ] 
ಮಾರಿಪ (ನಾ). (ವಿಶೇಷವಾಗಿ ನಾಟಕದಲ್ಲಿ ಪಾತ್ರಗಳು ಪರಸ್ಪರ 
ಗೌರವದಿಂದ ಸಂಬೋಧಿಸುವಾಗೆ' . ಬಳಸುವಂತೆ) ಪೂಜ್ಯ: 
ಮಹನೀಯ : “ ಹಿರಿಯನಂ ವತಾರಿಷನೆಂಬುದು  (ಹಂಯು. 
” ನರ್ತನದ ಹಿರಿಯನಾ ವೂರಿಷನೆನಿಕ್ಕು ” (ಹಂಗ. ೨೫-೧೦)- 
ಮಾರಿಸು (ಕ್ರಿ). ೧. ಮಾಡುವಂತೆ ಮಾಡು: ವಿಕ್ರಯಿಸ 
ಮಾಡು: ೬೫ ೬ ವಂಶದವರಗಳಿಂದ ಮಂರಿಸಿಕೊಣ್ಣು ಹೊ 
ಕೊಡದವನು ನಮ್ಮ ವಂಶದಲಿ ಹುಟತಕವನಲಾ (ಪ್ರಣ. ೦೮೯. ೯-4: 
388) ೨. ಬದಲಾವಣೆ ಮಾಡು ; ಮಾರ್ಪಡಿಸು ; ದೇಶಾಂತರ 
ದವರಾದ ಪಾತ್ರಗಳ ನಾಮಧೇಯ ವೇಷಭಾಷಾದಿಗಳನ್ನು ಆಸ್ಮದ್ಧೇಶೀಯರ' 


39 


0೬೫೪) ; | 


ಸಂ.]| | 
| 


ತೆ|3; 
ವ 


ರುಚಿಗೆ ತಕ್ಕಂತೆ ಮಾರಿಸಿದರೊ . .. ಈ ಗ್ರಂಥವನ್ನು ಕನ್ನಡಿಸಿರುವುದು so! 
ಅಲ್ಪಗೌರವದ ಕಾರ್ಯವಲ್ಲ (ಉತಾರು- ೭ ರಕ). 
[ಮಾರ್ಕು (£ಮಾಲು) + - ಇನ್ನು] | 1 
ಮಾರೀ (ಕ್ರಿ). ಪ್ರತಿಯಾಗಿ ಕೊಡು, ಹೆಸರಿಸಿ ದೇವ' 


ವಕ್ಷಿಣೆಯ, ತಮ್ಮ ಲಿ ಕಲಿತ ವಿದೈಗೀ ಜೀವವನೆ ಮೂರಿತ್ತೆ (ತಕ್ಕರ. ೩6-೧00). | 
[ಮಾರ್ಕು (4ಮಾಲ್ಕು) 4 ಈ] [36 
ಮಾರೀಚ (ಗು). ೧. ಮರೀಚಯಪಿಗೆ ಸರಿಬಂಧಿಸಿದ. (ನಾ). ೨. 
ಮರೀಚಖುಷಿಯ ಮಗ: ಕಶ್ಯಪ. ೩. ಒಬ್ಬ ರಾಕ್ಷಸನ ಹೆಸರು :, 

ಮಾರೀಚ೦ ಮೊದಲಾಗೆ ಮಹಾರಥರೊಡನೇಜ" ಸಿಂಹರಥಮಂ ರಥಿಗಳ್‌ 

* ೬ ಲಂಕೆಯಂ ಹೊಅಮಟ್ಟರ್‌ (ಕಂಣಲಾ. ೧೩-೧): ೪. ಮೆಣಸಿನ! 
ತೋಟ. ೫. ಯಾಗವನ್ನು ಮಾಡಿಸುವ ಪುರೋಹಿತ. ೬. ಪಟ್ಟದ 48 
ಅನೆ. ೭. ಒಂದು ಬಗೆಯ ಸಸ್ಯ: ಕಕ್ಕೋಲ. ಸಂ] |; 
ವಹಿರೀಚತೆ (ನಂ). ಮಾರೀಚರಾಕ್ಷಸನ ಗುಣ : ವಂಚನೆ ; ನರನೀಚತೆ! : 
ಮಾರೀಜತೆ ದೇಶಪ್ರೇಮದ ನೆಎಂಿ ೨), [ಮಾರೀಚ 4 - ತ್ರೈ] 
ಮಾರೀಚ (ನಾ). ೧. ಮೆಣಸಿನ ತೋಟ. ೨. ಮೆಣಸಿನಿಂದ 
ತಯಾರಿಸಿದ ಒಂದು ಬಗೆಯ ಮದ್ಯ (?) : ಮಧು ಸೀತುಂ ಕಟು[4 | 
ಸೀದು ಹೋ ಹುಳಿತ ಕಳ್ಳಲ್ತುಂ ಕರಂ ಕಯ್ತು ಬರ್ಪುದು ಮಾರೀಚ; | 


೭೦೮೯ 


'ಮಾರುಕಟ್ಟೆ " ಮಾರ್ಕಟ್ಟೆ ` ನೋ. 


ಮಾರುಡ. 


ತೊಡರ್ಪುಳಿಂದೆ ಸರದಿಂ ಕಂಪಿಲ್ಲ. . . ಎಂದು. ಕುಡಿದರ್‌ ಕಾಮಾಂಗಮಂ 
ಕಾಂತೆಯರ*್‌ (ಶಂಶಥಾ. 9-೮೮). [ಸಂ. ಮಾರೀಚೀ) 
ಮಾರೀಹತ * ಮಾರಿಘತ್ತು ` ನೋ. 
ಮಾರೀಪತ್ತು " ಮಾರಿಥತ್ತು ` ನೋ. 
ಮಾರೀಫತ " ಮಾರಿಘತ್ತು ` ನೋ. 
ಮಾರೀಫತ್ತು ` ಮಾರಿಫತ್ತು `" ನೋ. 

ಮಾರು, "ಮಾಳಿ" ನೋ: 


(ಮಾರ್ಕು "ಮಾಟ್ಕು" ನೋ. 
'ಮಾರ್ಕು (ನಾ). ಅಡ್ಡವಾಗಿ ನೀಡಿದ ಎರಡು ಕೈಗಳ ಮಧ್ಯದ 


ಬೆರಳುಗಳ ನಡುವಿರುವ ಅಳತೆ : ನಾಲ್ಕುಮೊಳಗಳಷ್ಟು ಉದ್ದ : 
ಶ್ರೀಪ್ರಣಮೇಶ್ವರದೇವರ ಗಡಿಂಬದ ಗಳೆಯ 
ಹಂಸ್ನೆರಡು (೬೪. ೪1. ಕಿಂ, ೦೬೭-೨೭; 106೪): ಹತ್ತುಮಾರು. 
ಫಳಿಯಲಳಿದ ಭೂಮಿ (ಕ: ೪1: 305: ೩೦-೪೯: 1150) : ಪೊಳಲೊಳಿದ್ದ 
ಪರಾಗ ಸಾವಿರಮಾರಿನಪ್ಟಳತೆಯೊಳರಮನೆಯತ್ತ ಸುಳಿಯದೆ ವನಿದೋಜ 
_' ದಿದ್ಧರೊಡೆಯನೆ ಮಃ ಸಮಯವನಆಳದು (ಕಂತ, ಲ). 
ಮಾರುಂಚೆತೋಳುಘಳೆ - ಒಂದು ಬಗೆಯ ಅಳತೆಯ ಕೋಲು: 
ಹದಿನಯ್ಗೆೊ ಮಾರುಂಚೆತೋಳುಘಳೆಯಲುಕನ್ನುಂ ಗೌಡುಗೆಳ್‌ಯ ಪಡುವ 
ಗೋಡಿಯ ತುಂಬಿನ ಹಳ್ಳಿಯ ಹೊಲ (8. x1, ರಾನಣ. ೩-9೩ : 1183). 
[ದೇ.॥ ತಮಿ. ಮಲ. ಕೊಡ. ಮಾರ್‌ : ತುಳು. ಮಾರ್‌, ಮಾರು] 
ಮಾರ್ಕು (ನಾ). ಒಂದು ಬಗೆಯ ಮರ (2): ಎಲವಂ ಪಾದರಿ 
ಹಾಲೆ - , - ನೆಲ್ಲಿ ಕಡವೀಚಲ್‌ ಮಾರು ತುಂಬುರ್ಬೆಳಲ್ಪಲಸಂ ಬಾಟಕ 
[?) 


ಮಾರು. 


ಪ್ರಮಾಣು 


(84೬. ೩-2) - 


ಮಾರುಕಾಣ್‌ (ಕ್ರಿ). ಇಅದ್ದುದಕ್ಕಿಂತ ಬೇರೆ ಬಗೆಯ ಸುಖವನ್ನು 

ಅನುಭವಿಸು; ಮಾರುಕಂಡವಳು ಮಕ್ಕಳ ಸಾಕಿಯಾಳೇ ? (ಗಾರ). 
[ ಮಾರ್ಕು ( ಆ ಮಾಜ್ಕು) 4 ಕಾಣು (ನ ಕಾರ್ಣ) ] 

ಮಾರುಗ ` ಮಾರಗ '`'ನೋ. 

ಮಾರುಗಾಲು (ನಾ). ಒಂದು ಮಾರಿನಷ್ಟು ದೂರಕ್ಕೆ ಹಾಕುವ ಹೆಜ್ಜೆ: 
ದಾಪುಗಾಲು: ನೀನು ಮಾರುಗಾಲು ಹಾಕುತ್ತಾ ನಡೆದರೆ ನಾನು ನಿನ್ನ 
ಜೊತೆ ಬರಲಾರೆ (60). [ಮಾರ್ಕು 4 ಕಲ್ಕು ( ೬ ಕಾಲ್ಕ್‌) ] 

ಮಾರುಗೈ (ನಾ). ಮಾರಿನಷ್ಟು ನೀಳವಾಗಿ ಚಾಚಿದ ಕೈ; ರಂಗನು 
ಎರಡೇ ಮಾರುಗೈಹೊಡೆತಗಳಿಂದ ಸಾಬಿಯ ಸಮಾಪಕ್ಕೆ ಬಂದು ನೀರು 

ಅವನೆಷ್ಟು ದಿವೃತೇಜಸ್ಸಿನ ವ್ಯಕ್ತಿ! 

ಗಗಳು ಎಷ್ಟು ತುಂವೆ! ಮಾರುಗೈಯಿಂದ ಅವನೆಜೆಗೆ ಸಾಗಿ 
ಬಂದಂತೆನಿಸಿತು (ಕೂಬತಾ. 6). 

ಮಾರುಗೈಹಾಕು ಎ ಮಾರಿನಷ್ಟು ನೀಳವಾಗಿ ಕೈಚಾಚು ₹ ಗಂಗೆ 
೬ ಆ ಮುತ್ತೈದೆಯನ್ನು ಅಂಗಲಾಚಿ ಜೇಡಿಕೊಳ್ಳುತ್ತಿದ್ದಾಳೆ. 
ಮಾರುಗೈಹಾಕಿ ಅಡ್ಡಗಟ್ಟಿಬಿಟ್ಟಿದ್ದಾಳೆ (ಗಿವಸಂ.). 
[ಮಾರ್ಕು + ಕೈ ಇಕೆರ್ಯ) ] 

ಮಾರುಗೊಡು ` ಮಾಜುಗೊಡು ` ನೋ. 

'ಮಾರುಗೊಳ್‌ ' ಮಾರ್ಕೊಳ್‌ ` ನೋ. 

ಮಾರುಡ, ಮಾರುಡು, (ನಾ). ಒಂದು ಬಗೆಯ ,ಮರ ಮತ್ತು 
(ಉಪ್ಪಿನಕಾಯಿಗೆ ಬಳಸುವ) ಅದರ ಕಾಯಿ ; ಬಲ್ವಪತ್ರೆ ; ಬೆಲ್ಲ 
ವತ್ತ: ಎರನುಂ ಮುತ್ತಮುದೊಡವೆಳೆದಿರೆ ಪಡುವಲದಲ್ಲದಂದು'ಮಾರುಡ 
ಮೌದುಂಬರೆಮು೦ ಪೆಣೆದಿರೆ ಬಡಗಲ್‌ ದೊರೆಕೊಳ್ಳುಂ (ಪುರುಷ) 
ಪ್ರೆಮಾಣದೊಳ್‌ ಬಹುಳಜಳಂ (ಲೋಕ: 3-0). ಮಾರುಡ್ಕು : ಕಂಡಿ 


೨ (ದಾಸಶು, ೩) ; 


ಮಾರುಡ್ಮು 


ಬದಿರಕುಡಯ ಮಾವಿನ ಮಿಡಿಯ ಮಾರುಡಿನ [೫80, ತಿನ,ದಿನ]ಮೆಣಸು. 
ಗಡಲೆಯ ಪುಡಿಯೊಳಡಗಿದಲ್ಲವಲ್ಲಣಿಗೆಯ ಚಕ್ಕಣ೦ಗಳಂ ಸವಿಸವಿದು 
(ತುಶಖಾ. 9-6೭ 5), [ದೇ.8 ತೆಲು. ಮಾರೆಡು, ಮಾರೇಡು] 

ಮಾರುಡು, (ಕ್ರಿ, ಇನ್ನೊಂದು ಬಟ್ಟೆಯನ್ನು ಧರಿಸು ; ಬೇರೆಯ 
ವಸ್ತ್ರವನ್ನು ಉಡು: ಮಿಂದಳಿಲ್ಲಾಕೆ - . . ಮಾರುಟ್ಟಳಿಲ್ಲಾಕೆ (ಕ್ರಿ(ರಾಮಾ- 
೩೨೫-0೮3). [ ಮಾರ್ಕು (ಆ ಮಾಜ್ಕು) 4 ಉಡ್ಡು] 

ಮಾರುಡ್ಕು ' ಮಾರುಡ ' ನೋ: 

ಮಾರುತ (ಗು). ೧. ವಾಯುವಿಗೆ 
೨. ಗಾಳಿ; ವಾಯು : 
ಅನಿಲ;, ಮಾರುತಃ . 


ಸಂಬಂಧಿಸಿದ ; ಗಾಳಿಯ- (ನಾ). 

“ಪವನಃ, ಶ್ವಸನಃ, ವಾಯುಃ, ಮರುತ್‌, 
. ಮಹಾಬಲ; - ಈ ೨೦ ಗುಳಿಯ ಪೆಸರ್‌” 
(ಕರಾಯ). 09-೭5) ; ಮಾರುತಘಾತಸಂಚಳಿತಕೇತುಪಮೂಹಮುದಗ್ರಚಕ್ರ 
ಚೀಕ್ಕಾರಂ. . «ಅಂಬರಾಂತರಮನಳ್ಳಿಜ*ದವ್ವಳಿಪನ್ನೆಗಂ ಶರಾಸಾರದಗುರ್ವ 
ಪರ್ವಿ ನಿಲೆ ತಾಗಿದುವುಗ್ರರಧಂ ಶಥಾಳಿಯೊಳ್‌ (ರರ. 0೦-6೬) ; 
ಮಾರುತದಿನಕರಕರಸಂಚಾರಕ್ಕಗಮ್ಮಮೆಂಬಿನಂ ವಿದ್ಯಾಪ್ರಾಕಾರಮನೀಗಳೊಡ 
ರ್ಚಿದನಾ ರಾಕ್ಷಸಪತಿಯ ಪುರಮಂ (ಕಂಕಾನೂ. 00-38) ; ಆ ಮಾರುತನ 


೭೦೯೦ 


5 


ಗುದ್ದಿ ಅಂಗ ನೋಯಿಪುದುಂಟೆ (ಠರಂದ. ೩-00-3): ೩. ಗಾಳಿಯ 


ಅಧಿದೇವತೆ ; ವಾಯಃದೇವತೆ ; ತಾಶ ಮಾರುತ ಕೇಳೀ ಮಾರುತ 
ಮಾರ್ಗ ಕೇಳ್‌ ಪಗೆವರಂ ಕೊಂದೆನ್ನ ಕೋಪಾಗ್ಗಿಗಾಹುತಿ ಮಾಟಕಿಂ 
(ಕಡಾಡು. ೩-2೩) : ಕೊಟ್ಟ ನಂಬುಗೆಯಂ ನೆನೆದು ಕಾಮಾರಿ ಕರುಣದಿಂ 
ಮುರುತನಂ ನೆನೆಯೆ (ರಕ. ೪-೬೯); ಹಿರಿಯರೆನಗಿಬ್ಬ ರು ಯುಧಿಷ್ಮರ 
ಧರಣಿಪತಿ ನೀನೊಬ್ಬನಯ್ಕಂದಿರುಗಳಿಬ್ಬರು ಮಾರುತನು ನೀನೊಬ್ಬನು 
* ». ಎಂದುಪಚ! ಸರಿದನು ಪವಮಾನನಂದನನಂಜನಾಸುತನ Wad. 
90-39)- ೪. ಒಂದು ಬಗೆಯ ರೋಗ ; ಸಂಧಿವಾತ ; ವಾತ 
ರೋಗ : ವನಿತಾಸೇವನೆ ರೂಕ್ಷಮಕ್ಕೆ ಪಸಿವಾಗುಟರ್‌ ಚಿಂತೆ ವಿಣ್ಮೂತ್ರ 
ವೇಗನಿರೋಧಂ ಶ್ರಮಮತ್ಮಜೀರ್ಣಮಿವಟ್‌ಂ ಕಾರ್ಗಾಲದೊಳ್‌ ಮಾರುತಂ 
ಜನಿಯಿಕ್ಕುಂ (ಲೋಕೋಕ. ೪-೪). ೫. ಉಸಿರು ; ಶ್ವಾಸ. ೬. ಶರೀರದ 
ಮೂರುಬಗೆಯ ಮುಖ್ಯವಾದ ವಾಯುಗಳಲ್ಲಿ ಒಂದು. ೭. ವಿಷ್ಣು: 
೮. ರುದ್ರ; ಶಿವ: ೯. ಆನೆಯ ಸೊಂಡಿಲು- ೧೦. [ಛಂದ] ಒಂದು 
ಅಕ್ಷರಗಣದ ಹೆಸರು ; ಸಗಣ : ಗುರುಮೂಯಾಗಿರೆ ಧಾತ್ರಿ ಮುಂತೆರಡು 
ಬಿಣ್ಬಿಂ ತೋಯಮಾದ್ಯಂತದೊಳ್‌ ಬರೆ ಪಕ್ರಂ ಶಿಖಿಯೊಂದು ಕೊಂಕು 
ಕಡೆಯಿಂದಾ ಮಾರುತಂ (ರೂರೋಂಜಿ. 0-೩6). [ಸಂ.] 

ಮಾರುತಪಥ (ನಾ): ವಾಯುಮಾರ್ಗ ; ಆಕಾಶ; ಆಗಳಿ ಬರಿಸೆ ವಿದ್ಮೆಯಿಂ 
ನಾರದನಂ ಮಾರುತಪಥದಿಂದಾಗಳ್‌ ಭೋರೆನೆ ಬರೆ ಕಂಡು (ನುತ. 


೩-೦೩). [ಸಂ.] 
ಮಾರುತಬಂಧು (ನಾ). ವಾಯುವಿನ ಆಪ್ತ; ಅಗ್ನಿ : ಮೇಷನುಂ 
ಮಾರುತಬಂಧು ಸೈರಿಭಮನಂಬುಜಮಿ ತ್ರಸುತಂ ವೃಷಭನಂ 


ಹರನೇಲ ನಭಕ್ಕೆ ಸಲ್ವದುಂ (೩ಗಂ- 0-೩೬) ; ಮಾರುತಬಂಧು ಮೇಷಮಂ 
೬. ಗಿರಿಶಂ ವೃಷೇಂದ್ರನಂ ಮಮತೆಯೊಳ್ಳೇಆ ಪಾಲ್ಫಡಲ ಸಾರಿದರ್‌ 
(cme. ೨-೩). [ಸಂ.] 
ಮಾರುತಭುಗು (ನಾ). ಗಾಳಿಯನ್ನು ಆಹಾರವಾಗುಳ್ಳು ದು; ತಾವ 
ಆತಿಜಡಭಾಧಿಯಾಗಿ ಕಡಲಲ್ಲು ನಿಜಶ್ರು ತಿಶೂನ್ಯನಾಗಿ ಮಾನುತಭುಗುವಲ್ಲು 
ಎ ಎನೆ ವೃದ್ಧನಿದೇಂ ವಿರುದ್ಧನೋ (ಫತೃಫ. 04-43). 
[<ಸಂ. ಮಾರುತಭುರ್‌] 
ಮಾರುತಮಂಡಲ, ಮಾರುತಮಂಡಳ (ನಾ). ವಾಯುಮಂಡಲ ; 
ಆಕಾಶೆ; ಮಾರುತವೇಳೆಯೊ೪್‌ ದಹನಮಂಡಲವೊಂದಿದ ವಹ್ನಿ ವೇಳೆ 
ಯೊಳ್‌ ಮಾರುತಮಂಡಲಂ ನೆಗಟಕೆ ಮಾರಿ ಬಜಂ ಪಸಮೆಂಬಿವಕ್ಕುಂ 


೩6 


ಕ್‌ 
ಕ 


46 


ಮಾರುತ್ತರ 


(ಕಕೋಶ, 9-66), ಮಾರುತಮಂಡಳೆ : ಮಾರುತಮೇಡಳಮನಿತುಂ 
ತಾರಾವಥದಂತೆ ಮಂದಚಾರಂಬಡೆದೇಂ ರಾರಜಿಸಿತ್ತೊ ವನಲಕ್ಷ್ಮೀ 
ರಮಣಿಯ ವದನಸುರಲ್ಯನಿಶ್ವಾಸದವೊಲ್‌ (ಮುತು? 0೪-060). [ಸಂ] 

ಮಾರುತಮಂಡಳ " ಮಾರುತಮಂಡಲ ” ನೋ. 

ಮಾರುತಮಾರ್ಗ (ನಾ). ಎ ಮಾರುತಪಥ : ತಾತ ಮಾರುತ ಕೇಳ್‌ 
ಮಾರುತಮಾರ್ಗ ಕೇಳ್‌ ಪಗೆವರಂ ಕೊಂದೆನ್ನ ಕೋಪಾಗ್ನಿಗಾಹುತಿ. ಮಾಜಿಿಂ 
(ಕರಾಹು- ೬ ೨ಖ ಕಾರ್ಮುಕನಿರ್ಗತವಾರ್ಗಣೋತ್ಕರಂ ಮಾರುತ 
ಮಾರ್ಗಮಂ ಪುದಿಯೆ (ಇಗ. ೧೨-೦೩). [ಸಂ.) 

ಮಾರುತಸುತ (ನಾ). ೧. ವಾಯುವಿನ ಮಗ. ೨. ಹನುಮಂತ; 
ಮಾರುತಿ; ಜವದಿಂ ಸೌಪರ್ಣನಂ ಮಾರುತಸುತನಂ. . , ಕೀಬ್ಮಾಲ್ಬ್ಬ 
ಸಲ್ಲಕ್ಷಣಗುಣನಿಧಿಗಳ್‌ ಪಲ್ಲಣಂಗಟ್ಟಿ ಬಂದಿರ್ದುವು ಹೇಷಾಘೋಷವಿದ್ರಾವಿತ 
ರಿಪುಮಹಿಭ್ಯಟ್ಟಾತುರಂಗಂ ತುರಂಗಂ (ಶೃತ್ತಪು.೩-೦೦). ೩, ಭೀಮ: 
ಹೈಡಿಂಬಿ ತೋರೆಗದೆಯಿಂದವರ ತೇರ್ಗಳಂ . , ಅಪ್ಪಳಿಸಿ ವಾರುವಂ 
ವೆರಸಿ ಕಡುವೇಗದಿಂದೈತಂದು ಮಾರುತಸುತನ ಮಂದೆ ನಿಲುತಿರ್ದಂ 
(ಶೈಮಿಥಾ, ೪-23). [ಸಂ.] 

ಮಾರುತಾಪ್ತ (ನಾ). ೨ ಮಾರಂತಬಂಧು ; ಮಾರುತಾಪ್ತನು ದೈವ 
ವೆಂದು ವಿಚಾರಿಪಡೆ ಭಂಗಂಬಡುವುದೇ ಧಾರುಣಿಯೊಳಗೆ ಸರ್ವಭಕ್ಷಕನಾಗಿ 

ಚರಿಸುವನೇ (೩ಕತಿ. 39-00) ; ತಲೆಯ ಕೂದಲ ಕಕ್ಕಡವ ಮಾಡಿ 

ಮಾರುತಾಪ್ತನ ಮುಟ್ಟಿಸುತ ಪ್ರಜ್ವಲಿಪ ಕಲಿಯಾರಿಗೀಶ್ವರನೊಲಿದನು 
(ಗುರುಣಾ. ೬-೪೬). [ಸಂ.] 

ಮಾರುತಾಶನಿ (ನತ). = ಮಾರುತಭುಗು : ಧಾರುಣೀರುಪತತಿಯೊಳಾ 
ಕಲ್ಪವೃಕ್ಷವಾ ಮಾರುತಾಶನಿಗಳೊಳು ಶೇಷನು . . . ಎಂತಧಿಕವಂತಾ 
ರಯ್ಕಲೆಲ್ಲ ಶೈವದೊಳು ಮಿಗಿಲೆನಿಸುವಃ ವೀರಶೆ ಓೈವವದು (2ಕ್ಕೆ ಶ್ರ. ೭೧೩-೨). 

[ಇ ಸಂ, ಮಾರುತಾಶನ] 

ಮಾರುತಿ (ನಾ). ೧. ವಾಯುವಿನ ಮಗ: ಅನುಪಮಕೀರ್ತ್ತಿ 

ಮೂಲ್‌ನೆಯ ಮಾರುತಿ ನಾಲ್ಕನೆಯುಗ್ರವಹ್ನಿಯಯ್ದೆನೆಯ ಸಮುದ್ರಂ 
- ಪತ್ತೆನೆಯ ನಿಧಾನಮೂರ್ತ್ವಿಯೆನೆ ಪೋಲ್ವವರಾರೆಅಗಿಯಂಗದೇವನಂ 

(aw. 1 (2), 16-0೬; 3094)- ಪ, ಹನುಮಂತ; ಆಂಜನೇಯ: 
ಮಾರುತಿ ಬುದ್ಧಿಪೇಟಕ್ನೊಡಮದಂ ಬಗೆಗೊಳ್ಳೆನೆ £ಕಂಣರೂ. 0೦-೦೬೩); 
ಸರಸಿಯೆತ್ತಲು ಗಂಧವೆತ್ತಲು ಒರಎದೆತ್ತಣಿದೆತ್ತ ಘಟಿಸಿದುದರರೆ ಮಾರುತಿ 
ತಂದೆ ನೀನೆಂದೆನುತ ಬಣ್ಣಿಸಿದ (ಕುನ್ಕಾಳ- ೦೦೨೭); ಗುರುರಾಯರ 
ನಂಬಿರೊ ಮಾರುತಿಯೆಯ ಗುರುರಾಯರ ನಂಬಿರೊ. (ಕುರ. ೨-೨೦೩ 
ಸಂಸ): ೩. ಭೀಮ; ಮಾರುತಿ ನಿಜವೇಣೀಸಂಹಾರಂ ಮಾಡಿದೊಡೆ 
ಮಾಟ್ಟುದೆನಗಂ ನಿನಗೆಂ ಪೂರಣೆಗೆ ಜಠರಪಿಶರಕಪೂರಣೆಗೇಂ ಮಾಡದೆಂತು 
ಕರೆವೆಂ ನಿನ್ನಂ (ರಡು. ೨-00): ಮತ್ತೆ ಮಾರುತಿ ಹರಿಸಿದನು ನಿಜರಥ 
ವನತಿರಥರೊಡ್ಡು ಲಟಕಟಿಸೆ (ಕುವ್ಮಾರ್ರೋ- ೨-೭೭): ಮಾರುತಿಗೆ ಪಟ್ಟಿಮಂ 
ಕಟ್ಟುವೆವು ನಾವು (ಕ ಬಣ. 3-೨3): ೪: ಆಂಜನೇಯನ ಅವತಾರವೆನಿಸಿದ 
ಮಧ್ವಾಚಾರ್ಯ : "ಮಾರುತಿಮತ ' ಪರಾ. [ಸಂ.] 

ಮಾಡುತಿಮತ (ನಾ). ಮಧ್ವಾಚಾರ್ಯರಿಂದ ಸ್ಥಾಪಿತವಾದ ಮತ ; 
ದ್ವೈತಮತ : ತಾರತಮ್ಮ ಪಂಚಭೇದ' ಸತ್ಯವೆಂಬ ವೂರುತಿಮತ 
ಪೊಂದಿದವರನು ಸಲಹು (ಕ್ಯಠಂರ. ೦-೦೯೩) [೫0.] 

ಮಾರುತೇಷ್ಪ (ನು). ೧. - ಮಾರುತಬಧಧು. ೨. [ಛಂದ] ಒಂದು 
ಅಕ್ಷರಗಣದ ಹೆಸರು; ರಗಣ : ಮುರುತೇಷ್ಟ ದಿವಿಜಾಗ್ನಿಯುಿಂ 
ಲಗಂ ಸಾರೆಯಾಗೆ ರಸದಲ್ಲಿ ಎಶ್ರಮಂ ಧೂರಮಲ್ಲದಿರೆ ಕೇಳ್ರಥೋದ್ಧತೋ 
ವಾರನಾಮಮೆಸೆಗುಂ ರಥೋದ್ಧತೇ (ಛ8ರೂಂು- ೩-೦೦೩), [0.] 

ಮಾರುತ್ತರ "ಮಾಟುತ್ತರ” ನೋ: 


ಮಾರುತ್ತರೆಕೊಡು 


ಮಾರುತ್ತರಕೊಡು ' ಮಾಜುತ್ತರಂಗೊಡು ' ನೋ. 

ಮಾರುತ್ತರಿಸು . (ಕ್ರಿ). ಪ್ರತ್ಯುತ್ತರವನ್ನು ಕೊಡು ; ಜವಾಬು 
ನೀಡು: ಹುಡುಗಿ “ಬಾ ಸೋನ್ಯಾ” ಎಂದು ವನಾರುತ್ತರಿಸಿದಳು 
(ಕೂಟ. ೪. [ಮಾರುತ್ತರ (ಎ ಮುಖುತ್ತರ) 4 -- ಇಸ್ಟು) 

ಮಾರುದನಿ ` ಮಾರ್ದನಿ ' ನೋ- 

ಮಾರುದನಿಗೊಡು ` ಮಾರ್ದನಿಗೊಡು ' ನೋ. 

ಮಾರುದನಿಶೋರು .* ಮಾರ್ದನಿದೋಜು ' ನೋ. 

ಮಾರುದ್ರ (ನಾ). ಮಹಾರುದ್ರ ; ಶಿವ : ದಂಡಿಸಿ ದೈತ್ಯರನು ರುಂಡವ 
ಧರಿಸಿ ಹರ ತುಂಡವನೃತ್ಕ ಮಾಡುವಾಗ ಮಾರುದ್ರ ಕಂಡಂತೆ ಕಾಂಬುವನು 
ಶಿವಸಿದ್ಧ (ಸಲಿ. ೧೬-೬): [ಮ್ಮಾ ಎ. ರುದ್ರ] 

ಮಾರುನುಡಿ, " ಮಾರ್ನುಡ್ಕಿ' ನೋ. 

ಮಾರುನುಡ್ಮಿ ` ಮಾರ್ನುಡ್ಕಿ ' ನೋ. 

ಮಾರುಮಾತು ` ಮಾಖುಮಾತು” ನೋ... 

ಮಾರುಲಿ (ನಾ). ಪ್ರತಿಯಾದ ಶಬ್ದ ; ಪ್ರತಿಧ್ವನಿ : ಹೆಲನರಿನ್‌ ಮೊದಲೆ 
ದ್ಮುದೊಂದಾರನ್ಪಿ-ಬಲ್ಲುಲಿಯ, ನಲ್ಲುಲಿಯ ಪಾಡು. ದೀವಿಕರೆಯರೆಗಳಿನ್‌ 
ಮೊಳಗೆ ಮಾರುಲಿಗಳ್‌ (ತಾ) 03-489). 

[ನಾರ್‌ (೬ ಮಾಜಾ) 4 ಉಲಿ) 

ಮಾರುವ (ನಾ). [ಸಂಗೀತ] ಒಂದು ರಾಗದ ಹೆಸರು: ಮಾರುವವು 
(೨೨) ಸ-ಗ್ರಹಯುತವಾದುದು, ಆರೋಹದಲ್ಲಿ ರಿ-ಇಲ್ಲ, ಗಾನತತ್ತ್ವವನ್ನು 
ತಿಳಿದವರು (ಇದನ್ನು) ಸದಾಕಾಲದಲ್ಲಿಯೂ ಹಾಡುತ್ತಾರೆ (ತುಕ್ರ. ೦೩). 

ಸ [೫ಂ.] 

ಮಾರುವಾಡಿ " ಮಾರವಾಡಿ" ನೋ. 

ಮಾರುವೆ (ನಾ). ಮಾರಾಟ; ವಿನಿಮಯ: ಇಲ್ಲಿಗೆ ಹಣವನ್ನು ತರುವವರು 
ಹೆಚ್ಚುಮುಂದಿಯಾಗುವುದರಿಂದ ಈ ಹಣದ ಬೆಲೆ ಹೆಚ್ಚಾಗಿ ದೇಶದ 
ಮಾರುವೆ ಏರುವುದು (ಜಾತ್ರ 06೩). [ಮಾರ್ಕು (£ ಮಾಜ್ಕು) 3. -ವೆ] 

ಮಾರುವೆಹುಂಡಿ (ನಾ). ಅಂತರ್ರಾಷ್ಟ್ರೀಯವ್ಕಾಪುರದಲ್ಲಿ ಒಂದು 
ದೇಶವು ತರಿಸಿಕೊಂಡ ಸಾಮಾನಿಗೆ ಕೊಡಬೇಕಾದ ಹಣಕ್ಕಾಗಿ 
ಕಳುಹಿಸುವ ಅಪ್ಪಣೆಪತ್ರ : ಚೆಕ್ಕಿಗೂ ಮಾರುವೆಹುಂಡಿಗೂ ಒಂದೆರಡು 
ವೃತ್ಯಾಸಗಳಿವೆ (ಹತ್ರ. 6೪). [ಮಾರೆನೆ 4 ಹುಂಡ್ಮಿ./p ಇದು " »/1 
of Exehange ' ಎಂಬ ಇಂಗ್ಲೀಷ್‌ ಪದದ ಕನ್ನಡಭಾಷಾಂತರ] 

ಮಾರುವೇಷ (ನಾ). ಬೇರೆ ವೇಷ ; ಛದ್ಮವೇಷ : ಯಂಧಿಬ್ನರದುಹಾ 
ರಾಜನು ಮತ್ತೊಬ್ಬ ಅರಸನ ಬಳಿ ಮಾರುವೇಪವನ್ನು ಧರಿಸಿ ಸೇವಕತನದಲ್ಲಿ 
ಸೇರುವಂತೆ ಆಯಿತೇ ! (ಠ್ಯಾಸ8. ೨0೭); ಮಾರುವೇಷದಿಂದ ಶಿವನು ತನ್ನ 
ಹೆಂಡತಿಯ ಶೀಲವನ್ನು ವರೀಕ್ಷಿಸಿದ ಘಟನೆಯನ್ನು ಈ ಕಥೆ ನಿರೂಪಿಸುತ್ತದೆ 
(137: ೬ ಶ್ರಸ್ತಾನತ),. [ಮಾರ್ಕು ( ಇಮಾಜ್ಯು) 4 ವೇಷ] 

ಮಾರುವೋಗು ' ಮಾಜುವೋಗು ' ನೋ. 

ಮಾರುಹೇಳು (ಕ್ರಿ). ಜವಾಬು, ಕೊಡು ; ಉತ್ತರವನ್ನು ನೀಡು : 
ಇಬ್ಬರೆಲ್ಲಿಯ ಒಬ್ಬನು ಮಾರುಹೇಳಿದೆ (ಉಯೋ. 0೩0). 

[ಮಾರ್ಕು ( ಆ ಮಾಲ್ಕು) 4 ಹೇಳು ( “ಪೇಟಂ*)] 

ಮಾರುಹೋಗು ' ಮಾಜುವೋಗು ' ನೋ. 

ಮಾರುಳಿ, ಮಾರವಳಿ, ಮಾರವಾಳಿ (ನಾ). ಒಂದು ಬಗೆಯ ಹುಲ್ಲು: 
“ವಕ್ರಿ ಮಾರುಳಿ ಕಂಬು ಕಸವೆ ಸಂದಂ ಕರಡೆಯಕ್ಕುಂ " (ಮುಂಗರಾ- a) 
ಮಾರದಳಿ : ” ಮಾಲಾತ್ಮಣಕಂ, ಭೂಶ್ರ ಣಂ - ೨ ಮಾರವಳೀಹುಲ್ಲಿನ 
ಹೆಸರು ” (ಸಡ್ಯಾಂಕಿ- ೧೩೦): ಮಾರವಾಳಿ: ದೊಡ್ಡಮಾರವಾಳಿ ' 
ಪರಾ: [_-ತೆಲು. ಮಾರುವೆಲ್ಲಿ ] 

ಮಾರೆತ್ರಿ (ನಾ). ಒಬ್ಬಾತನ ಹೆಸರಂ : ಮಾರೆತ್ತಿಗಳ ಮಗನ್‌ ಧೊಲ 


78 


48 


೭೦೯೧. 


ಮಾರ್ಕಿಡಿವಿಡು 


ಆವನ ಎಿಜಸಿರ್ತ್ತಿರಾ ಕಾಳಿಗದುಳ್‌ ಕುದನಗರುಳ್‌ ಎ೮ದು ಸರ್ಗ್ಗ 
ಪುಕ್ಕದುನ್‌ (ಬಳ. x (5). 30೫. 0-1 5600: [2] 

ಮಾರೆಯ ' ಮಾರಯ್ಯ ` ನೋ, 8 

ಮಾರೆಯ್ಯ ' ಮಾರಯ್ಯ ' ನೋ. 

ಮಾರೇಶ (ನಾ). ಮನ್ಮಥನ ಒಡೆಯ ; ಶಿವ: ಕಎಯ ಕತ್ತಲೆ ಬನ 
ದೊಳ್‌ ಧೀರನು ಹೆದರದೆ ಮನದಲಿ ಮಾರೇಶನ ಧ್ಯಾನದೊಳಗೆಯಿರುತಿರೆ 
ಭೊಪರಿ (ಹರಕೆ. -೩೪).. [ಜ.1 

ಮಾರೊಡ್ಡು ' ಮಾಜಿಕೊಡ್ಡು, ' ನೋ. 

ಮಾರೋಲೆ ` ಮಾಡಿಕೋಲೆ ` ನೋ. 

ಮಾರ್ಕಂಡಿ (ನಾ). ಮೃಗಗಳು ಒಂದು ಕಾಡಿನಿಂದ ಮತ್ತೊಂದು. 
ಕಾಡಿಗೆ ಹೋಗುವ ಅಥವಾ ಬರುವ ಸ್ಥಳ; ಎದುರುಕಂಡಿ: ಮೃಗಮಂ 
ಗಾಳಿಯನಿರ್ಕೆಯಂ ಪಕ್ಕೆಯಂ ಗಣಿದಮಂ ಕಂಡಿಯಂ ' ಮಾರ್ಕಂಡಿಯಂ 
, ೬.೬ ಬಗ್ಗೆದಾಗಳರಸರೊಳ್ಳಿಲ್ಲ ಕೇಳ್‌ ನೀಂ ಬಲ್ಲೆ ಬೇಂಟೆಕಾಲರೊಳೆಬ್ಬವಾನೆ 

[ಮಾರ್‌ (£ ಮಾಜ್ಕು ) 3. ಕಂಡ್ಮಿ ] 


ಬಲ್ಲೆಂ (ಶಂತರಾ, 8-9)- 


"| ಮಾರ್ಕಟ್ಟಳೆ (ನಂ)- ಪ್ರತಿಯಾದ ಆಜ್ಞೆ,-ಅಪ್ಪಣೆ : ಅಕಾರಾದೇಶಮಾದ 


ರೇಫೆಗೆ, ಪರಮಾದ ಕಕಾರಕ್ಕೈೆ-. ಮಾರ್ಕೊರಲ ಭೈರವಂ, ಮಾರ್ಕಟ್ಟಳೆ 
(ಕಶುರ. ಶು: ೩೬ ತ್ರಯೋ): [ವಾರ್‌ (< ಮಾಲ್ಯ) - ಕಟ್ಟಳ್ಳೆ] 

ಮಾರ್ಕಟ್ಟೆ, ಮಾರುಕಟ್ಟೆ (ನಾ). ಸರಕುಗಳನ್ನು ಮಾರುವ ಸ್ಥಳ ; 
ವ್ಯಾಪಾರಮಾಡುವ ಸ್ಥಳ : ತುರುಗಳಂ ಕೊೊಲ್ವ ಮಾರ್ಕಟ್ಟೆಗಳ 
ಪೊಂದಿ ಮುಲುಕಿಂ ಪೊಳರ್ಲ ಪರ್ಪರಿಕೆ ಬೀರ್ಗುಂ (10೩ರ: 00೬-30೭) - 
ಮಾರುಕಟ್ಟೆ ; ಮಾರುಕಟ್ಟೆಯಲ್ಲಿ ಕೂಲಿಮಾಡುವುದೂ ಅಷ್ಟೊಂದು 
ಸುಲಭಕೆಲಸವಾಗಿರಲಿಲ್ಲ (೫4. ೨೩) : ಪ್ರೀತಿಯ ವ್ಯವಹಾರದ 
ಮಾರುಕಟ್ಟೆಯಲ್ಲಿ ಸವಕೆಲುನಾಣ್ಯಕ್ಕಷ್ಪೆ ಬೆಲೆ (ಣಕ್ಕಲ' ೨೬). 
೫ ಮಾರ್ಕೆಟ್ಟು ಪರಾ. [ ಇಮಾರ್ಕು (ನ ಮಾಜ್ಕು ) + ಕಟ್ಟೈ/. 
P ಇದು ಇಂಗ್ಲಿಷಿನ "೫೩ ಶಬ್ದದ ರೂಪಸಾಮ್ಯದಿಂದಲೂ 
ಆಗಿರಬಹುದು] 

ಮಾರ್ಕಣೆ " ಮಾರ್ಗಣೆ, ` ನೋ. 

ಮಾರ್ಕರೆ (ನಾ). ಪ್ರತಿಯಾದ ಕೂಗು ; ಮರುದೆನಿ ; ಎಳಗರುವು! 
ಕರೆಕರೆದು. ಹಾಲುಂಬೆನೆನ್ನುವುದು. ತಿಳಿಯದೇ ಬಿಡಿಸುತಿದೆ ಮಾರ್ಕರೆಗೆ 
ಕಿವಿ: (ಕಾಲಕೆ. 58-08), [ಮಾರ್‌ (ಆ ಮಾರ್ಕು) + ಕರೆ,] 

ಮಾರ್ಕವ (ನಾ): ಒಂದು ಬಗೆಯೆ ಗಿಡ ; ಕಾಡಿಗೆಗರಗು : “ಭೃಂಗಂ 
ಮಾರ್ಕವ” (ನಸ್ತುಕೋ. ೩೬-೨೭): [ಜ.7 

ಮಾರ್ಕವಿ (ಕ್ರಿ). ಪ್ರತಿಯಾಗಿ ಮುತ್ತು.-ಆವರಿಸು: ಕವಿವ ಶರಾಳಿಯಂ 
ನಿಜಶರಾಳಿಗಳಲ್ಟ ತೆರಳ್ಹಿ ತೂಳ್ಳಿ ಮಾರ್ಕವಿದು ಪಳಂಚಿ ಪಾಯ್ದೊರಸೆ 
(ಕ02)ಾ, ೦೨-೦೯೭). [ಮಾರ್‌ (ನ ಮಾಜ್ಯು) 4 ಕವಿ] 

ಮಾರ್ಕಾಡು (ನಾ)- (ಮೃಗಗಳಿಗೆ ಆಶ್ರಯವಾಗಿರುವ) ಎದುರುಕಾಡು: 
ಅಡಲಾಡಿಸಲ್‌ ಪಾಟ್‌ಯಂ ನಿಜ್‌ಸಲುಂ ಪರಿಗೊಳಲ್‌ ತೊವಲಕ್ಕಲೊಳಗಂ 
ಬರಲ್‌ ಕಾಡ ಬೇಲಿಯಂ ಮೂರ್ಕಾಡನೆಜ್‌ಯೆಲುಂ - . . ಪಡೆ ಮೆಚ್ಚಿ ನೀಂ 
ಬಲ್ಲೆ ನೀಂ ಮೆಚ್ಚಿ ಹರಿಗ ಕೇಳಾನೆ ಬಲ್ಲೆಂ (ಕುನಳಾ. 3-೪0). 

[ಮಾರ್‌ (ಆ ಮಾಜ್ಕು) 4 ಕಾಡ್ಕು) 

ಮಾರ್ಕಿಡಿ ` ಮಾರ್ಗಿಡಿ 'ನೋ- 

ಮಾರ್ಕಿಡಿವಿಡು (ಕ್ರಿ). ಎದುರುಕಿಡಿಯನ್ನು ಸೂಸು ; ಪ್ರತಿಯಾಗಿ 
ಕೆಂಡವನ್ನು ಉಗುಳು : »ಡಿಲೊಳೆ ತಳ್ತು ಪೋರ್ವ ಸಿಡಿಲಂತಿರೆ ಬಾಳೊಳೆ. 
ಬಾಳ್‌ ಪಳಂಚಿ ಮಾರ್ಕಿಡಿ!ಕಾ೫ಂ- ರಡಿ, ರ್ಕಡೆ)ವಿಡೆ ನೋಡಲಂಜಿ 
ದೆಸೆದೇವತೆಗಳ್‌ ಪೆಠಪಿಂಗೆ 4ಕಂಠಥಾ. ೦೦-೪೨)- 

[ಮಾಾರ್ಕಿಡಿ (ಇ ಮಾರ್ಗಿಡಿ) + ಬಿಡು] 


ಮಾರ್ಕೆಟ್‌ 


ಮಾರ್ಕೆಟ್‌ " ಮಾರ್ಕೆಟ್ಟು ` ನೋ. 

ಮಾರ್ಕೆಟ್ಟು, ಮಾರ್ಕೆಟ್‌ (ನಾ). ಹಣ್ಣು, ಹೂವು, ತರಕಾರಿ. ದಿನಸಿ. 
ಜಾನುವಾರು ಮೊದಲಾದುವನ್ನು ಕೊಳ್ಳುವು ವುದಕ್ಕೂ ಮಾರುವುದಕ್ಕೂ 
ಸೇರುವ ಜನಸಂದಣಿಯ ಜಾಗ ; ಪೇ 2 ಅಂಡು ಮೂರ್ಕೆಟ್ಟಿನ 
ನೋಡಲಿಲ್ಲ (800, ೬೪); ಮಾರ್ಕೆಟ್ಟಿಗೆ ಹೋಗಿ ಏನೆ 
ತೆಗೆದುಕೊಂಡು ಬಾ (ರಟ್ಟ. «2. ಮಾರ್ಕೆಟ್‌ : 
ಬಳಿಯ ಗಲಾಟೆಗಳನ್ನು ದಾಟಿಕೊಂಡು ದೊಡ ಪೇಟೆ: 
ಯಲ್ಲಿ ಜನಸಂಪಣೆಯಲ್ಲಿ ನುಸುಳಿಕೊಂಡು ಹೋಗುತ್ತಿದೆ. 
" ಮಾರ್ಕಟ್ಟೆ ' ಪರಾ, [-ಇಂ. ಗ 

ಮಾರ್ಕೆಳರ್‌ (ಕ್ರಿ). ಪ್ರತಿಯಾಗಿ ವಾ, ; ಚೆಪಳರ್‌ ಪೂರ್ಫೇ 
ನ್ಮೂಗಾ ತಾರೆಗಳ ಭ್ರಾಮಂ ಜೊದಿ ಮಾರ್ಕೆಳವ್‌ ಮಿನುಗೆಂತಂತಾಗೆ. 
ತೇಜಸ್ವಿಯಂ ತಾಮೇರಿಪ್ಪ ರ ಮೊಲಾಳ್ಟ್‌ ದೇವನೊಸೆಗೀ: ಗುದ್ಯದ್ಯಶರೈ ಯಮಂ 
(6ರಗಂ. ೮೦-೩). [ಮಾರ್‌ (ಇ. ಮಾಳ್ಕು) 4 ಕೆಳೆರ್‌] 

ಮಾರ್ಕೊರಲ್‌ (ನಾ). ಮರುದನಿ : ಮುರ್‌.ಕೊರಲ್‌, ಮಾರ್ಕೊರಲ್‌ : 
ಮಾರೀ ತಲೆ. ಮಾರ್ತಲೆ (ಕಾತರೂ ೨೯ ಪ್ರಯೋ). “ ಮಾರ್ಕೊರಲ್ಪಡೆ' 
ಪೆರಾ. [ಮಾರ್‌ (« ಮಾಣು) 4 ಕೊರಲ] 

'ಮಾರ್ಕೊರಲ್ವಡೆ (ಕ್ರಿ). ಪ್ರತಿಯಾಗಿ ಧ್ವನಿಯನ್ನು ಹೊರಡಿಸು; 
ಮರುದನಿಯೆತ್ತು : ವೆಸಯಾನೆ ಮಾರ್ಕೊರಲ್ವೀ ಡೆಯದೆ ತಲ್ಲು 
ಮುಚ್ಟಿದುವು (ತೂರಾಟ, ೬-64). [ಮಾರ್ಕೊರಲ್‌ - ಪಡ] 

ಮಾರ್ಕೊಳ್‌. ಮಾರುಗೊಳ್‌, ಮಾರ್ಕೊಳ್ಳು, ಮಾಯಿಂಗೊಳ್‌, 
ಮಾಜುಕೊಳ್‌. ಮಾಟುಗೊಳ್‌ (ಕಿ). ೧. 'ಓದುರಾಗು : ಸಮ್ಮ 
ಖಕ್ಕೆ ಬರು; -ಮಾರ್ಕೊಳ್‌ (ಮಾಜ ಕೊಳ್‌) ಸಮು ಖೇ(ಇದಿರಾಗು* 
(ಕರ) ೨. ಪ್ರತಿಭಟಿಸು; ವಿರೋಧಿಸು : “ತಳ್ಳೊಯ್‌. ತಡಂಬರೆ, 
ಪೋರ್ಕುಳಿ, ಶೊಡರ್ದುದು. ಮುರ್ಕೊಂಡುದು .. . ಮಗು, ತಡಂಬೊಯ್‌ 
-ಈ ೨೫ ಪ್ರತಿಹತೆಕ್ಕಿ ಪೆಸ೦?- ನ್ನು ತುಗಲಾಕ್ಷಣ 
ದೊಳೆ ಮಾರ್ಕೊಣ್ಣು ತಳ್ಳಿಜ್‌ದು ಮಡಿದನೀ ಗೋಗ್ಗಿ 
(at. x1, ಎಂ. ೪28), ಪವನಸುತಂ ಗದೆಗೊಳೆಿ 
ಗಾಂಡಿವಿ ಬಿಲ್ಲೊಳೆ ಕೆಯ್ದುಗೊಳ್ಳ ಮಾರ್ಕೊಳ್ವದಟರ್‌ ಛ ನದೊಳಿಲ್ಲ 
(ಗರಾಯು- ೩-0೬): ಗಂಡುಗೆಡಿಸಿದರಲ್ಲ ದಾನವದಿಂಡೆಯರು ಹಲರೆಬೂಡನೆ 
ಮಾರ್ಕೊಂಡವರು ಮಾಮಾಪ್ರತಿಶ್ಞೆಯ ತೊಡಕು ಬೇಡ (ಕ X 
೬-೨೭); ಬಲ್ಪೂಳ್ಳರ್‌ ಕಟ್ಟಿದೊಡೆ ಮೊನೆಯ: ಮಾರ್ಕೊಳ್ಳುದುಂ, 
ಸೋಲ್ಪು ಕಪ್ಪಮನಿತ್ತೊಡೆ ಕೈಕೊಳ್ತುದುಂ, ಕಾಪಲರ್ಗೆ ನೆಜ್‌ಗುಂ 
(ಕಾರತಿಕ್ಕ- 9೫): ೩. ಆಕ್ಷೇಪಣೆಮಾಡು ; ಆಕ್ಷೇವಿಸು ; 

ಎನ್ನ ಕೊಟ್ಟುದರ್ಕೆ ಮಾರ್ಕೊಳ್ಳದೆ ಕೊಳ್ಳಿ ೊಡಂತೆ ಗೆಯ್ಯೆ ಮೆಂದು 
ನಿಶ್ಚಯಿಸೆ (ರಂತರ. ೬೬ 5) ; ಆ ಮುಡಿಯ ಮಾರ್ಕೊಂಡು [ಣಾಕಾಂ. 
ನೊಳಕೊಂಡು] ಶಿವಶಿವದೇನನಾಡಿದೆ ತಾಯಿ-, . . ತಾವು ಹೂಳ್ಡ ನಿಧಾನ 

ತಮಗಹುದೇನು. ವಿಸ್ಮಯವೆಂದ ವೃಷಭೇಂದ್ರ ' (ಕ್ರಭು0. 6): 

೪. ತಡೆ; ನಿಲ್ಲಿಸು; ತಡೆಗಟ್ಟು ; ನಿಮ್ಮನೆ ಮೋಡಿ ಮದ್ಗುರುವಿಯೋಗ 

ಮನಾಜವೆಮಾಗಳೀ , ತಪಕ್ಕಮ್ಮ ಮನಂನರಲ ನಿಮಗೆ ಸಲ್ಲದೊಡೇ 

ಬಡಿಮೆಂದು ಕಾಲ್ಗಳಂ ತಮ್ಮಯ ನೆತ್ತಿಯೊಳ್‌ ನಿಜಿಸಿ ಮಾರ್ಕೊಳೆ 
ಮಾಣದೆ ಪೋದ ಮಕ್ಕ ಳಂದೇದ್ದು ನದೊಳ್‌ ಪಳಂಚಿದರೊ ಚಕ್ರಿತನೂಜೆಯ 
ವಜ್ರಜಂಘನಾ [(60ಪ್ರು. ೫-೬5); ಅಕ್ಕ ಮಾರ್ಕೊಳಲೆ ಬೇಡ ಗಮನೋದ್ಯಮ 
ಮಂ (ಗರಣ. ೪6); ದುರ್ಯೋಧನಂ ಆನಿತಟಗಿಹಳೇ 
ಮಾಣ್ಣು ಸೈರಿಸಲುಜದೆ ಸಮರೋದ್ಕೋಗಂಗೆಯ್ಯೆ ಸಂಜಯನಂಜದೆ 
ಮಾರ್ಕೊಂಡು . . . ನುಡಿದ. ಸಂಜಯನ ನುಡಿಗೆ ದುರ್ಯೋಧನಂ 


ಮಾರ್ಕೆಟ್‌ ಚಾಕದ 
೫ ಇಕ್ಕಟ್ಟುರಸ್ತೆ 
ನೆ (ಕಂಗಳ. ೨). 


ಯು 


ಸು *~ಹೆಬ್ಬು 


(vin. ೩೯-೨೬೬) ; 
ಪೊಣರ್ದು 


೬-೮ ಸು 


ನಿರ್ವೈಸೆ (ಗಣಡು- ೩-೪೪, ವು. ೫. ಎದುರುಮಾತನ್ನಾಡು ; ಪ್ರತ! 


3 ಬೇಕೋ ಎಲ್ಲಾ |. 


-ಲಾಗದು ಮಾಕೊ: ಳೆ ದಿರೆಂದು ಗಿಳಿಯ; 


ಮಾರ್ಕೊಳ್‌ 


ಯಾಗಿ ನುಡಿ : ಇದು ನಿನ್ನ ಕೊಟ್ಟ ತಲೆ ನಿನಗ 


ನೇಗಡಪರ್ಣಂ (ಹರಣ. ೬-೩3); ರಾವ 
ಮೆಂದೊಡಾ ಮಹಃಸತಿ ನಿಜಪತಿಯಂ ಮಾರ್ಕೊಂಡಿಂತೆಂದರ್ಳ (ರತಂ, 
06-30); ಆನೊಂದಂ ಭಡಿದಪೆ: ಇರಾ ಮಾರ್ಕೊಳ್ಳದೆ. 
(ರರ್ಮಾನ್ಕು- ೨-೧೬೮). ಓ. ಮಾರು : ಅತಿಶಬಿಯು ; ನವಯಸ್ವ: ನರಾಗಂ 
ಚಿತ್ತ: ಪನೆಂದುಂ ಪುಗಲೆ ಪದೆಯದಿರ್ದುದೊ ಪೊಜಗೆಯುವೂಲೆಸೆದು ಪಕ್ಷ 
ಬಿಂಬಚ್ಚವಿಯಂ ಮಾರ್ಕೊಳ್ಳು ದಧರಮಣಿ ಮುನಿವರನು (ಗರಂ. ಒಟ 
ಮಡದಿಯ ಮುಡಿ ಮಾರ್ಕೊಂಡುದು ಕಾರ್ಮುಗಿಲಡಿಯೊಳೂ ತಾಂಡವದೆಂ 
ಮೆಅಿವ ಸೋಗೆನವಿಲ ಬೆಡಂಗಂ (ರಫಿ: 3-83). ಮಾರುಗೊಳ್‌ ; 
ವ್ರ ಕೆ ಕೊಂಡುಕೊಳ್ಳು; ಖರೀದಿಸು: ಗೋಪತಿನಾಯಕನಂನ 
ದಾನನಿಮಿತ್ತದಿ , ೦ಡು ಮನೆಯುವುಂ ಸರ್ವ್ವನಮಸ್ಮಮಾಗಿ ಮಾರು 
ಗೊಂಡಂ (a ೦೯೪೦, 45-94 1105). ಮಾರ್ಕೊಳ್ಳು ; ವಿ. ಮಂಗ 
ಳೇಶನೂ ಮಾರ್ಕೊಂಡು ಬಂದು ಪುಲಕೇಲಿ ಸ್ನ ತಾಗಿದನು. (೪6ರ: ೭); 
ಳಿತ ಆನೆಯು ಆತನನ್ನು ಮಾರ್ಕೊಂಡಿತು ; ಬೂತುಗನಿಗೆ 
ಹಬ್ಬವಾದಂಶಾಯಿತು (106. ೩೦)- ಮಾಜುಂಗೊಳ್‌ : ೭. ಮನು 
ಜೇಶ್ವರನೊರ್ವಂ . , . ಎನ್ನೆಯ ಮನಮಂ ತನ್ನ ವಿಲಾಸದ ಬೆಲೆಗು: 
೮, ಅದ್ವೀನವರಾಡಿಕೊಳ: 
ಪಡಿಸಿಕೊಳ್ಳು : ನೀಜ್‌ಿಯ ಕೊರಳತಿಶಯಿತಂ ಮಾಜುಂಗೊಂಡುದು 
ಸೃಪಾಳತಿಳಕನ ಮನಮಂ (ಗರತಿ. ೨-೪೩); ಅಲರ್ವಿಲ್ಲನ ಮಡದಿಯ 
ಮಾಅುಂಗೊಂಡ, ಮನೋಹರರೂಪದ ನೀಜಯ ನವಲಾವಣ್ಯದ ಸಿರಿಯ 
ನದೇಂ ಬಣ್ಣಿಪೆನು (ಇಡುಕಾ. ೩-೬೩). ಐ ಇದು ಛಂದಸ್ಸಿಗಾಗಿ ಮಾಡಿ 
ಕೊಂಡ ರೂಪ: ಮಾಜುಕೊಳ್‌: ತ ತುಣುವ ಮಾಜುಕೊಳೆ (ಮಂ. 
೦೯೨೩, ೩3-3; 7). 
ದೇಃ ಲಕ್ಕೆನ್ಸು ನಾಗಪುಲಿಗಾವುಣ್ಣನ ಕೆಯ್ಯೊಬಂ ಪನ್ನಿರ್ಮತ್ತರ್ಕೆಯ್ಮಂ 
ಮಾಜುಗೊಣ್ಣು ಬಿಟ್ಟನ್‌ (3342. ೫1-1. ೩೯-0೨; 195); ಯಜ್ಞ ನಿಮಿತ್ತಂ 
'ದಾಡಂ ಬೇಜೂರಿಂ ಮಾಜುಗೊಂಡು ಪೆಗಲೊಳಿಕ್ಕಿ ಪೋಪನಂ , . _ 


ಸ ಮೂ! 


(ಇಡೆಣ. ೪-೨೫). 


ಒಂದ; 


ಕಂಡು (ಕೂಕತಂ- ೦೪೬-೧೦): ಹರಿದ್ದ ರ್ವಂದ್ರಭೂವರನ ತನಯನಂ ಮಡದಿಯಂ 
ಮಾಜುಗೊಂಬಧಿಕರಿಲ್ಲು (5೧: 00-8)- 


೮. ಎನ್ನೆ ಮನವ ಮಾಜು 
ಪಷ್ಪಲಾವಿಯರೆತ್ತಿದ ಪಾಟಲ 


ಗಳುಗೊಳಂತಿದೆ (ems. 
೯. ವಿನಿಮಯ ಮಾದು: : ಆದಲುಬದಲು ವ. 
ಣ್ಗಳ್ಳೆ ಕೊಟ್ಟು ಕಣ್ಣಳ ಬೆಳ್ವಂ ತಮಗೆ ವಾಜುಗೊಂಡುತೆ 
(ಶಂಶರಾ. ೧೦. ಆರ್ಷಿಸಿಕೊಳ್ಳು ; ಒಪ್ಪಿಸಿಕೊಳ್ಳು: 
ಸ್ವೀಕರಿಸು :: ಮಾಡಿದ ಕರ್ವವ ನೋಡಯ್ಯ ಎನ್ನ ಮನದಣದನ್ನ'್ಳೆ 
ಬೇಡನ್ನ! ನು 'ಮಾರ್ಕಾಳ್ಳೆನ್ನನು ಮೇಲೆ ರೂಢಿಗೆ ರನ ಕೂಡ: ಮೆ 
ನೀರಡಿಸಿದಂತೆ * ( ಜೀರಾಳ. ೭-೦೨) ; . ಮಾಜುಗೊಳ್ಳೈ ತನ್ನನೀಗಲು 
ತೋಟ್‌ಸದೆ ತೀನಿದ್ದೆಯಾದೊಡೆ ಭಕ್ತ ತಾನಲ್ಲ: (ಕಳನ. 6-2೩). ೧೧. 
ಜಗಳವಾಡು; ಕಾದಾಡು ; ಪರಿಕಿಪಡೆ ಕೋಪಪ್ರಸಾದವಿವೆರೆಡು 
ಉಂಟಲ್ಲಾ ಶಿವನೊಳುಂ ಧರೆಯೊಳೊಮ್ಮನ ಧಾನ್ಯಕಾದಡ ಮಾಅು 
ಗೊಂಬುವರು (ಫು. ತಿತಿ-೬೪)- 
ಮಾರ್ಕೊಳ್ಳರ ಗಂಡ, ಮಾಕೋಳುವರ ಗಂಡ - ಪ್ರತಿಭಟಿಸುವವ 
ರನ್ನು ಪರಾಕ್ರಮದಿಂದ ಎದುರಿಸುವವನು; ಕದಂಬವಂಶದ ತೈಲಪ 
ದೇವನ ಒಂದು ಬಿರುದು : ಮಾರ್ಕ್ಕ್ಯೊಳ್ಳರ ಗಣ್ನಂ ಪ್ರತಾಪ 


6-54-0). 
ತಮ್ಮ ಕೆಂಪಂ 


೪೨66 ಪ. 


ಮಾರ್ಕೊಳ್ಳು 
ಮಾರ್ತ್ತ್ರಣ್ಣಂ ನಾಮಾಜಳೀವಿರಾಜಿತರಪ್ಪ . . . ತೈಲಪದೇವರ್‌ (ಇ. x, 
೨83-೨೯: 1108); ಕಾದ೦ಬರಾಜರಾಭರಣ೦ ಮಾರ್ಕ್ಯೊಳ್ಪರ ಗಂಡ ಮಂಡಳಿಕರ 
ಗಂಡ... ನಾಮಾವಳಿ ವಿರಾಜಿತಮಪ್ಪ ಶ್ರೀಮಂನ್ಮಹಾಮ೦ಡಳೇಸ್ವರಂ 
ತೈಲಪದೇವರಸರು. ಬನವಾಸೆಪಂನಿಚ್ಛಾಸಿರಮುಮಾನಾಳುತ್ತಮಿರೆ (ಕೂ 1೪. 
ಪ್ರತಾಪಮಾರ್ತಂಡ ಮಾರ್ಕೊಳುವರ ಗಂಡ ನಾಮಾದಿ 
ಶ್ರೀಮನುಮಹಾಮಂಡಳೇಶ್ಚರ . ತೈಲಹದೇವರಸರು 
ಹಾ ರಾಜ್ಯಂಗೆಯುತ್ತಮಿರೆ (a NK ೬೬-೦೨; 1). 
ಮಾರ್ಕೊಳ್ಳರ ಭೀಮ ಪ್ರತಿಭಟಿಸುವವರಿಗೆ ಭೀಮನಂತೆ ಭಯಂಕರ 
ನಾದವನು: ಒಂದು ಬಿರುದು : ವೈರಿಸಯಾರಿ ಮಾರ್ಕೊಳ್ಳರ ಭೀಮಂ 
ಭೀಮತೌರ್ಯಂ ವಿರಟಪಟಹಕೋಟಾಘರಟ್ಟಂ : (ಎಕ. 1111, ಸಾಗರ: 
೨06(ಸಿ)-೬; 1042). [ಮಾರ್‌ (ಇ ಮುಜ್ಚು) 4 ಕೊಳ್‌] 
ಮಾರ್ಕೊಳ್ಳು " ಮಾರ್ಕೊಳ್‌ ' ನೋ. 
ಮಾರ್ಕೋಲ್‌. ಮಾರ್ಕೊಲು. ಮಾಜುಗೋಲು (ನಾ). (ವೈರಿಯ 
ಬಾಣಕ್ಕೆ) ಪ್ರತಿಯಾಗಿ ಬಿಡುವ ಬಾಣ. ಸರಳು: ಮಾಜು 4 
ಕೋಲ್‌, ಮಾಕ್ಕೋಲ್‌ '(ಕರು. 0 ಶ್ಚಯೋ), ಮಾರ್ಕೊಲು : 
ಆ ಗ್ರಾಮದ ತುಜಿುವಂ ತೊಜಿಡರ ಕಾಳಯ ಆ ಪುಯ್ಯಲಿಂಗೆಜಗಿ 
ಮೇಲಾಳಂನಿಜಾದು. ಕುದುರೆಯ೦ ಪಿಡಿದು ತಂಮ ಕೂಸನ ಕಯ್ಯ 
ಮಾರ್ಕೋಲು ಮಗುಳೆ ಅಳಿವರಿದು. .. ತುಜುವಂ ಮಗುರ್ಚಿ ತೆಲ್ಲಿಗ 
ಬರ್ಮಂಣ ಸುರಲೋಕಪಾಪ್ತನಾದ (ಏಳೆ. ೪11» ಶಿನರೊ- ೩೬-5: 1140); 
ಕುರುಭೂಪಾಲ ಸಮ್ಮುಖನಾಗು ಹಿಡಿ ಮಾರ್ಕೊಲನು (ಕಾವ್ಯಂ: ೬-೩). 
ಮಾಟುಗೋಲು : . ಶರಣರೊಡನೆ ಶ್ರವದ ವಾಡಿ 
ಬಿಡುವೆನಯ್ಯಾ (೧1ರ. ೬೦): ' ಮಾರ್ಸರಲ್‌ ` ಪರಾ. 
ಮಾರ್ಕೋಲ ಬಬಸಿಡಿಲು ಪ್ರತಿಯಾಗಿ ಬರುವ ಬಾಣಕ್ಕೆ 
ಬರಸಿಡಿಲಿನಂತಿರುವವನು : ಒಂದು ಬಿರುದು: ವೈರಿದುನೋಭಂಗ 
ನಯನ ಸಿಂಘಂ ಮಾರ್ಕ್ಯೋಲ ಬಹಿಡಿಲು ನಾಮಾದಿಸಮಸ್ತಪ್ರಶಸ್ತಿ 
ಸಹಿತಂ ಶ್ರೀಮನ್ಮಹಾ: ನರಿ ಸಿಂಗರಸಂ. . , . ಬಿಟ್ಟ ತೋಂಟ 
(3322- ix-i 00-3೬; nn). ಮಾರ್ಕೋಲ ಭೈರವ ಎ ಎದುರಾಗಿ 
ಬರುವ ಬಾಣಕ್ಕೆ ಭೈರವನಂತೆ ನಾಶೆಕಾರಕನುದವನು : ಒಂದು 


ಟಕ 1247) : 
ಮಸ್ತಪ್ರಸಸ್ತಿಸಹಿತಂ 


ಮಾಜುಗೋಲ 


ಬಿರುದು: ವಶೆಯಲ್ಲ . ಕಾಂತ ಶೌರ್ಯ್ಯಕಂಠೀರವಂ ಮಾರ್ಕೋಲ. 
ಭೈರವೆಂ  ಚೋಳಬಳಜಲಧಿವಡಬಾನಳಂ . ಶ್ರೀಮದ್ದೇಮರಸರ್‌ 
(19a: 1x-i 0೦೮-೪೬ ; 1057); ಬಂಟರ ಬಾವ ಸತ್ಯರಾಧೇಯ 


ಮಾರ್ಕೊಲ ಭೈರದ ಸಿತಗರ ಗಂಡ . . . ನಾಮಾದಿ ಸಮಸ್ತಪ್ರಶಸ್ತಿ 
ಸಹಿತ ಶ್ರೀಮನ್ಮಹಾಸಿಮನ್ತನ್‌ ಅದಿತ್ಯ ಸಸ೦ಜೀಯಾತ್‌ (ಎಕ. 1. 
ಕಡೂರು. ೩೫-80; 1126) -. [ಮಾರ್‌ (ಇ ಮಾಜ್ಮು) . ಕೋಲ್‌) 

ಮಾರ್ಕೊೋಲು “ಮಾರ್ಕ್ತೊಲ್‌' ನೋ. 

ಮಾರ್ಗ (ನು). ೧. ದಾರಿ; ಹಾದಿ: ಇದ್ದಾ, 
ಮಾರ್ಗಃ, ಪದ್ಮಾ, ನಿಗಮಃ- ಈ ೧೨ ಬಟ್ಟೆ" (ಪರಾಯ 94-008); 
ಹೊಳಲಮಯವಾ ಮಾರ್ಗ ಮಂದಾನಿಲನ ಮಯ ದಿಗುವರ್ಗ 
ಸಿರಿಯೊಬ್ಬಳಿಯ ಮಯವಾ ವಿಷಯವೀಥಿ ಕುಬೇರಸೆಹಭವನ (ತೊರಾಾ- 
೬-೬-೦೪): ಮಾಲ್ಗದೊಳ್‌ ಸುರಸೆಯಂ, ಕಡಲಿನಿಂದೆದ್ದು ಬಾಯ್ದೆರೆದಡ್ಡ 
ನಿಂದಳಂ, ಮುರಿದು ... ಐತರುತಲಿರ್ದ ಹನುಮನ೦ . . . ತಿಳಿದಳಾ 
ಸಿಂಹಿಕೆ (ಶ್ರೀಉಾನೂ, 100-200), ೨. ಕಾಡಿನಲ್ಲಿ ಪ್ರಾಣಿಗಳು ಓಡಾಡುವ 
ಜಾಡು ; ಸರುವು. ೩. ರೀತಿ : ಕ್ರಮ : ವಿಕಮಹುರದ ಬ್ರಹ್ಮಪುರಿಯ 
ನ್ಯ[ಲ್ವ)ತ್ತಿರ್ವ್ವರ್ಗ್ಗೆ ಸುಂಕಮ೦ ಮಾಣ್ದು ಮಾಡಿದ ಮಾರ್ಗ್ಯಮೆನ್ತೆನೆ 
ಅಡಕೆ ತೋಂಟಕ್ಕೆ ಪಣವೊಂ[ದು] ಅಡಕೆ ನೂಲು (ಸಳಂಂ- ೫1೧1, ೯೬೭: 
80683); ವೇದಶಾಸ್ತ್ರ ಸ್ತ್ರಮಾರ್ಗವೆಲ್ಲವು ಹೊಗಳಿ ಕಾಣದೆಂಬುದ ಗೊಹೇಶ್ವರ 


ಪಂಥಾಃ, ಪದ್ಧತಿ; “ee 


೭೦೯೩ 


20 


3 


u 


ಮಾರ್ಗಂಟಿ 


ಸಾಕ್ಷಿಯಾಗಿ ಮೂಜುಲೋಕ ಬಲ್ಲುದು ಕಾಣಾ ಸಿದ್ಧರಾಮಯ್ಯ (ಕನತಂ. 


೨೦೬-೯೩೬); . ನರಹರಿಯನಾ ವೀರಗಣನಂಬರಕೆ ಹಾಯ್ಕುವ ತೆಜದೆ 


ಹಾಯ್ಕುತ . . . ಹರನಿಭದೈತ್ಯನ೦ ಸಂಹರಿಸಿ ಸೀಳುವ ಮಾರ್ಗದಿಂದೊಡೆ 
ಸೀಳ್ಲನುರ್ಬಿನಲಿ (044. ೨೦-೩೩). ೪. ಸಂಪ್ರದಾಯ : ಪದ್ಧತಿ. 
೫. ಅರಸುವಿಕೆ ; ಹುಡುಕುವಿಕೆ ; ಶೋಧನೆ ; “ಅಜಸುವಲ್ಲಿಯುಂ 


ಮಾರ್ಗಮೆಂಬುದು" (ಕಲಾಯು 0೬೪-೨೦). ೬. ಚಾಂದ್ರಮಾನ ವರ್ಷದ 
ಒಂಬತ್ತನೆಯ ತಿಂಗಳು ; ಮಾರ್ಗಶಿರ : '`ಮಾರ್ಗರೀರ್ಷಃ, ಸಹಾಃ. 
ಮಾರ್ಗ. ಆಗ್ರಹಾಯಣಿಕಃ - ೪ ಮಾರ್ಗಶೀರ್ಷಮಾಸದ ಹೆಸರುಗಳು” 
೩). ೭. ನೃತ್ಯ, ಸಂಗೀತ ಮೊದಲಾದುವುಗಳಲ್ಲಿಯ 
ಪ್ರೌಢವಾದ ಸಾಂಪ್ರದಾಯಿಕ ರೀತಿ,-ಧಾಟಿ : ಸರಸಂ ಸಂಗತಮಾರ್ಗ 
ದೇಸಿಯನೆ ರಾಗಪ್ರೌಢಿಯ೦ ಬೀಜ ಬಿತ್ತರದಿಂ ಪಾಡಿದರೋಜೆಯಿಂ 
ಶ್ರುತಿಸುಖಶ್ರೀದಾಯಕರ್‌ ಗಾಯುರ್‌ (ಣ್ಯ. ೦-೨೪). ೮. ಉಪಾಯ; 
ಅನುಕೂಲ ; ಧಾನ್ಯಾದಿ ಜೀನಸು ಚೀಲಗಳಲ್ಲಿಯೇ ತುಂಬಿ ಬರುವುದ 
ರಿಂದ, ಅದರ ತೂಕದ ಅಂದಾಜು ನಮಗೆ ತಿಳಿದು ಬರುವಂತೆ ಖರೇದಿ 
ಜೀನಸಿನ ವಿಷಯದಲ್ಲಿ ತಿಳಿಯುವದಕ್ಕೆ ಮಾರ್ಗವಿಲ್ಲ (ಮಂಂಣ್ಲಾ. ಬಿ. 
೯. (ಗಾಯದಿಂದಾದ) ಕಲೆ; ಗುರುತು. ೧೦. ಮಾರ್ಗಶೀರ್ಷ 


[SS 


ನಕ್ಷತ್ರ. ೧0. ವಿಷ್ಣು: ನಾರಾಯಣ. ೧೨. ಕಸ್ತೂರಿ. ೧೩. 
[ಕಾವೈಮಾ], ಸಾಹಿತ್ಯದ ಪರಿಭಾಷೆಯ ಮೇರೆಗೆ ಸಂಸ್ಕೃತ 
ಭಾಷೆಯ ಶಬ್ಧಗಳನ್ನು ಬಳಸಿ ಹ ಪ್ರಾಚೀನ ಲಕ್ಷಣಬದ್ಧವಾದ 


ಕಾವ್ಮ ರಚ ಕನುಕ್ರಮ [2 ಬೇರೆ 'ಜೇಶಭಾಗಗಳಲ್ಲಿ 
ವಾಗಿರುವ ಕಾವ್ಯಗಳ ಹೈ ಆಧರಿಸಿ ವೈದಭಿ 
ಗೌಡಿ, ಪಾಂಚಾಲಿ ಎಂಬುದಾಗಿ ಶೈಲಿಗಳನ್ನು ಸಂಗಸಲಾ ಯ ಹ 
ಪತಿಯಂ ಬರಿಸಿ... ಕುಶಲಮರ್ತಾಲಿತರಮಂ ಮಿತವಚನಂ ಬೆಸಗೊಂಡತಿ 
ವಿತೀರ್ಣಮುದನಾದನಾತಸೆಂಬುದು ಮಾರ್ಗಂ (ಕರಣ. ೨-4); ಆದಿ 
ಪುರಾಣವಸ್ತುಕೃತಿಯಂ ಪೇಟ್ಡಂ ಬೆಡಂಗಪ್ಪ ಮಾರ್ಗದೊಳಂ ದೇಸೆಯೊಳಂ` 
ಪೂದಲಸ್ತಿಸೆವನಂ ಸಂಸಾರಸಾರೋದಯಂ (ಅತ: ೧-೬೪). ' ದೇಸಿ ` 
ಪರಾ: ೧೪. [ನಾಟ್ಯ] ಭಾವಾಶ್ರಯವಾದ ನೃತ್ಯ: ಈ ನಾಟ್ಯದೊಳತಿ 
ಶಯದಿಂ ಭೂನುತವಹ ಮಾರ್ಗ ದೇಸಿಯೆಂಬಭಿಧಾನಂ . ತಾನೆಂತಾದುದೆ 
ನಲ್ಲೆ ಎಧಿ. ಸುರಪ ಮುಖ್ಯರಾದ ವಿಬುಧರಿದನುಸಿರಿದುದಜಸಿದೆ. 
ಮಾರ್ಗಮೆನಿಕ್ಕುಂ (ಕಾಸ್ಕರಂ, 9-20): ಭಾವಾಶ್ರಯವಾದ 'ನೃತ್ಯ'ಕ್ಕೆ 
ಮಾರ್ಗವೆಂದೂ ತಾಲಲಯಾಶ್ರಯವಾದ 'ನೃತ್ತ' ಕ್ಕೆ ದೇಶಿ (ದೇಸಿ) 
ಯೆಂದೂ ಹೆಸರಿರುವಂತೆ ದಶರೂಪಕದಿಂದ ತಿಳಿಯಬರುತ್ತದೆ' (ಕಂಡ. ೨3೩): 
೧೫. [ದ್ವೈತ] ಕರ್ಮಕ್ಷಯ, 'ಉತ್ಪ್ರಾಂತಿ, ಮಾರ್ಗ ಮತ್ತು 
ಭೋಗ ಎಂಬ ನಾಲ್ಕು ಬಗೆಯ ಮುಕ್ತಿಳೇದಗಳಲ್ಲಿ ಒಂದು: 


ಸಾಯುಜ್ಯಪ್ರಾಪ್ತಿ : ದರಿಂದ ಬರುವ ಮೋಕ್ಷ, ೈರ್ಮಕ್ಷಯ, 
ಉತ್ಪ್ರಾಂತಿ, ಮಾರ್ಗ, ಭೋಗ ಎಂದು ನಾಲ್ಕುಪರ್ವಗಳುಳ್ಳದ್ದು 
(೬ಂರಸಾ- 36೨). ೧೬. (ಬೌದ್ಧ | ದುಃಖ, ಆಯತನ, ಸಮುದಯ 


ಮತ್ತು ಮಾರ್ಗ ಎಂಬ ನಾಲ್ಕು ಬಗೆಯ ಧರ್ಮಸಾಧನೆಯ ತತ್ತ್ವ 
ಗಳಲ್ಲಿ' ಒಂದು: ಸರ್ವವಸ್ತುಗಳು ಕ್ಷಣಿಕ ಎಂದು ತಿಳಿಸುವ ತತ್ತ 
ಆರ್ಯಸತ್ಯವಸ್ತುಗಳು ದಾಖ, ಸಮುದಯ, ಮಾರ್ಗ, ಎರೊನಿಧ 
ಎಂಬುದಾಗಿ ನಾಲ್ಕುವಿಧ (ಒಂದಗ. 3೪) $ ಸರ್ವವಸ್ತುಗಳೂ ಕ್ಷಣಿಕ 
ಎಂಬ ಸ್ಥಿರವಾದ ಭಾವನೆಯೇ ಮಾರ್ಗ (೪. 30) [ಸಂ] 
ರ್ಗಂಟಿ (ನಾ). ಮಾರಾಟಕ್ಕೆ ಇರುವ ಆಕಳು : ಕಣು 4 ಕೋಲ್‌ 
ಕಿಜುಗೋಲ್‌; ಏವಂ ತುಜುಗಾಡು, ಕುಜುಗಂಟು - - . ಶೋರ್ತಾಣಂ. 
ಮಾರ್ಗಂಟಿ (ಕವ್ಲಾನು- ಕಃ ಪ್ರದೋ)- 

[ಮಾರ್‌ ( ಆ. ಮಾಣು) * ಗಂಟ, ) 


ಮಾರ್ಗಂದಪ್ಪು ೭೦೯೪ ಮಾರ್ಗಣೆ, 
ಮಾರ್ಗಂದಪ್ಪು (ಕ್ರಿ). ೧. ದಾರಿತಪ್ಪು ; ಹಾದಿತಪ್ಪು : ಒಂದು ನೊಗ ೧.೪: ಜ್ಯಾಪ್ರ 
ನಿಕ್ಕುವನಿತಂ ಮುಂದೀಕ್ಷಿಸಿ ಮೆಲ್ಲನಡಿಯನಿಡುತುಂ ಮುನಿಮಾರ್ಗಂದಪ್ಪ ದಡವಿ ಯಿಂದಾ ಪ್ರಭುಮಾರ್ಗಣಕು: ಕರಾಜಿಪ್ರಾ ಯನಪ್ಪ ವ 


ಯೊಳ್‌ ಮಾರ್ಗಂದಪ್ಪಿ ಬರುತ್ತುಮಿರ್ದೊಡೆ (ವರ್ಥಘು- 0೦-೩೦). 


ವಿ. ಸನ್ಮಾರ್ಗದ್ದಿಂದ ದೂರವಾಗು ; ಧರ್ಮವನ್ನು ಕೈಬಿಡು : 

ಮಾರ್ಗಂದಪ್ಪಿದ ಕುರುಡರನಜದ ಬಟ್ಟೆಗುಯ್ವರೆ ಹಿರಿಯರ (8೫ಂತಿಥು- 

9-000); ಮಾರ್ಗಂದಪ್ಪಿದರನಾರುಮೇಂ ಮೆಚ್ಚು ವರೇ (ಕ್ಮಂಗಾಳೆ. 0-೩). 
[ ಮಾರ್ಗ ತಪ್ಪ ) 

ಮಾರ್ಗಕಾರ (ನಾ). ಹೊಸಪ್ರಕಾರದ' ಬರವಣಿಗೆಯ ದಾರಿ 

ಯೊಂದನ್ನು ರಚಿಸಿ ಮುಂದಿನ ಏೀಳಿಗೆಯವರಿಗೆ ಆ ರೀತಿಯ 

ರಚನೆಗೆ ದಾರಿಮಾಡಿಕೊಡುವ ವ ವ್ಯಕ್ತಿ: ಶ್ರೀಯವರು ಮಾರ್ಗದರ್ಶಿಗಳು, 


ಮಾರ್ಗಕಾರರು (ರಾಮ. ೦೦೭). [Xe] 

ಮಾರ್ಗಕ್ರೀ (ನಾ). [ವೀಶೈ] ಧಾರ್ಮಿಕವಾಗಿ ಷಟ್‌ಸ್ಮ ಲಮಾರ್ಗವನ್ನು 
ಹಿಡಿದು ಬಾಳುವ ಕ್ರಮ : ಮಾರ್ಗಕ್ರೀಯ ಸಂಶಾದಸಿನಾಗಿ ದ್ವೈತ 
ಯಲ್ಲ ಜ್ಞಾ ಸ್ಲನಾದೇವ ತು ಕೈ; 'ವಲ್ಮಂ ಎಂಬುದ ಸಂಪಾದಿಸನಾಗಿ ಅದ್ದೆ 
ಯಲ್ಲ (ತನ್ನಳ ೪. ೧೦೯೨೨೫೭); ಮಾರ್ಗ ಕ್ರೀಯಲ್ಲಿ ಸಂಬಂಧವಾದ rh 
ಮಾಹೇಶ್ವರ ಪ್ರಸಾದಿಗಳೆಂಬುದೀಗ ಈ ಧರೆಯವರು ಹೋಗಿ ಎಂಬ 
ಶಬ್ದಕ್ಕರ್ಥ (ಮೋಳವು. ೨೬೦-50೯ ಬೀಳೆ). 

ಮಾರ್ಗಗ (ನಾ). ದಾರಿಹೋಕ; ಪಥಿಕ ; ಸಾರಸೌರಭಂ ಸೊಗಯಿಪ 
ಸುಯ್ಕೆ ಲರ್ಕರಕವಾರಿಯೊಳಾಗಿಸೆ , ., ಮ ಿಮಸುಗಂಧಮನಿಂದುನಿಭ ಸ್ಮ 
ಸೂಸೆ ಮಾರ್ಗಗನೆರ್ದೆ ತಣ್ಬನಾನೆ ತನ: ರೋಂಪಿಸಿ ಕಂಪಿಸೆ ನೀರರೀಂಟಿದಂ 
(muse. 3-39). [ಮಾರ್ಗ + ಗೃ,/ಸಂ. ಮಾರ್ಗಿಕ] 

ಮಾರ್ಗಜಳು (ಕ್ರಿ). ಪ್ರತಿಯಾಗಿ ಬೆದಂಸು ಸಹಪಾಂಸುಖೇಳರೆನಿಸಿದ 
ಬಹುನ, ೈಪದಾರಕರ ನಡುವೆ ದಾಸೇರಕರಿಂ: 'ಪ್ರಹಿತಮಣಿಕನಕಮಂಡನ ಸಹಿತಂ 
ಮಾಗನಜಲಾ ನೂಂಕಿ ಪೊಕ್ಕುಪವನಮಂ. (ಫತ್ವಪ್ರ- ೯-೫೨). 

[ಮಾರ್‌ (ಎ ಮಾಜ್ಕು) 4 ಗಜಜ್ಯು] 


[ಮಾರ್ಗ ೬ ಕ್ರೀ (ಕ್ರಿ) 


ಮಾರ್ಗಡೆ (ನಾ). ಪ್ರತಿನಾಯಕ (೨): ನೊಕ್ಕನಂ ಪೆಗ್ಗ ರ್ಸಡೆಯೆಂಬುದೇ 
ಧುರಕೆ ಮಾರ್ಗ್ಗಡೆಯಂ ಪತಿಗೇಕಸಾಧನಂ (a 111, ಶಿವನೂ. ೦೦-೪೨; 
1085); ಪೆಡೆವಣಿಯ ಫಣಿಗಳಂತಿರೆ ಸೊಡರಂ ಪೊತ್ತೆರಡುಕೋಡು: ಕೆಲೆದೇಂ 
ಮುಂದಂ ಓಡದುದು. ಧವಳವೃಷಂ ಮಾರ್ಗಡಯುಂತಿರೆ ನ 
ಫಣಿಭೀಷಣಮಂ (3) (ಅನ: ೭೨೪೫), “ಪೆರ್ಗಡೆ” ಪರಾ. 
[ಮಾಂ . ಾಲ್ಕು) 4 ಕಡೆ] 
ಮಾರ್ಗಣ (ನಾ ) ೧. ಹುಡುಕುವಿಕೆ: ಶೋಧನೆ: ಆನ್ವೆ ಷಣೆ ; 


**ಅನ್ವೀಕ್ಷಣಂ, ವಿಚಯನಂ. ಮಾರ್ಗಣಂ. ವು ಗಾ. ಮೃುಗಃ-೫ ಹುಡುಕಿ 
ನೋಡುವಿಕೆ” (೬ರ. ೬೬೬), ೨. ಯಾಚನೆ; ಬೇಡುವುದು. ೩. ಭಿಕ್ಷೆ 
ಬೇಡುವವನು; ಯಾಚಿಸುವವನು : "`ಯಾಚಕವರ್ಗಕ್ಕಂ ನಾರಾಚಕ್ಕಂ 
ಮಾರ್ಗಣಾಂಕಮದು" (ಹಾಕೋ. ೦೨೬-೬೮); ಆರಸನೀ ಪರಿ ಯ 
ಕರಣ ಮೊದೆಲಾದುಚಿತ್ಕಕ್ಕ ಕೃತ್ಯವ ವಿರಚಿಸುತಲಿರೆ. . ಪರಮಸಂಪ್ರೀತಿಯನು 
ತಾಳ್ತರು ನೆರೆದ ಭೂಪರು ಸೊಯಮಿಗಳುರುತರದೆ ಎ ವಿಪ್ರರು ಸಕಲದಿಗ್ಟೈ | £ಶಗಳ 


Lr (ಆಂ. ಒಟ). ೪. ಬಾಣ: ಶರ; “ಕಂಕಪತ್ರ್ಯ- 
*, ಮಾರ್ಗಣಃ» ಬಾಣಃ, , , ಶಿಳೀಮುಖಃ- ರೋಪಃ ಈ ೧೬ 


ಅಂಬು” (ಜಾಯಾ, ೩೭-೩೦೫); ಉಗ್ರಮಾರ್ಗಣಮಾ ವೀರನಿನಾದ ಸಿಂಹ 
ನಿನದಂ ತಮ್ಮಂ ಪಳಃಚಲ್ಕೆ ತತ್ವಣಿವೃಂದಂ ಮಣಿದೋಡೆ ಮಾಣದೆ 
ಚಿಲಾತಾವರ್ತರಳ್ಳುತ್ತೆ, , , ಎಜಿಗಿದರ್‌ ಚಕ್ರಿಯಪಾದಾಬ್ದನೊಳ್‌ (6. 
at); ದೈತೇಯನುಮೆಚ್ಚಂ ವಾರುಣವಾಯವ, ೈಕುಬೇರರುದ್ರ ಮಾರ್ಗಣ 
ದಿಂದಂ (47. 03-99); ಒರ್ಮೊದಲೊಳೆ ದೇವರನಾಡಿದ ಪರುಷತರ 
ವಾಕ್ಯಮಾರ್ಗಣಂ  ಕರ್ಣಕೋಟರದುಂ ನಾಂಟಿ 


(ಉಪಾ (ಇ... 


ಗ್ರ 


40 


ಮಾರ್ಗಣಾಸ್ಮಾನ (ನಾ) 


ದಲ್‌(ಹರ್ರತ್ಳ: ೨-೬4). ೫. ಸರಿಯಾದ ರೀತಿಯ 
ಕಂಸಂ ತದೀಯ ಬಾಲಹಿಂಸಾಪ್‌: 
ವಾರ್ತಿಕರಕೀರ್ತಿಯೆನೆ ಜಾಗ] 

* ಸಮುದ್ರಕ್ಷೋಭದಂತೆ ಘೂರ್ಣಿಸು; 


*'ಕೂಹನಪ್ಪಳಿಸಿ (ಗ. ೨-೩೩೮). - ೬. ಶತ್ರು ; ವೈಂ. ೭. 
ನರಕದ ಲಿರುವವನು; ನಾರಕಜೀವಿ. ೮. ಬಿದಿರು; * ಅಸೆಯಿಂ 
ವೇಬ್ಬಿನೊಳು. ನಾರಾಚದೊಳು ಕೇಚಕೆದೊಳ್ಳು ಮಾರ್ಗಣಮೆನಿಕ್ಕುಂ ” 


(ತುಂಗರಾ- ೫೦-8೪): “ಅರಾತಿ ಯಾಚಕಾಜನ ಶರ ಕೀಚಕಾವನಿಜ ನಾರಕ 
೯. [ಜಿ ಕೈನ] ಜೀವಿಗಳು 
ಹಾರುಹೋಗಬೇಕುದ ಅಥವಾ ಹುಡುಕಿಕೊಂಡು ಕಂಡುಕೊಳ್ಳ 
ಬೇಕಾದ ಮಾರ್ಗ ಹಾಗೂ ಈ ಹಂತದಲ್ಲಿನ ಜೀವದ ಅವಸ್ಥಾ ವಿಶೇಷ: 
ಮಾರ್ಗಚತುಷ್ಟ ವಶ ತನತಗಳ ಚಟ್ಟು ಮತರಕೇತನಸುವುನೋ 
ಮಾರ್ಗಣಮೆನೆ ಸೋಲಿಸಿ ಮಾರ್ಗಣಮೆನೆ ಪೊಗಬ್ಬುದೊಂದೆ. 
ಕೊನಲಿಂದಾಗಳ (ಏಣ. 8-3). [ಸು. ಮಾರ್ಗಣ, ಮಾರ್ಗಣು] 


ಮಾರ್ಗಣಕ (ನಾ). ಬೇಡುವವನು ; ಯಾಚಕ ; “ಅರ್ಥೀ- ಬಾರ್ಗಣಕಃ, 


ಮಾರ್ಗಣಾಹ್ವಯಂ” (ನಾನಾರ: ೩೦)- 


ಯಾಚಕಃ, ವನೀಪಕ॥ -- ಈ ೪ ಬೇಡುವವಂ” (3ಣಡು. ೩-೨೦೪). 
[ಸಂ.] 
ಮಾರ್ಗಣಾನುರಕ್ತ (ನಾ). ೧. ಧನಸುರ್ವಿದ್ಯೆಯ ಯಲ್ಲಿ ಆಸಕ್ತಿಯುಳ್ಳ 


ವನು ಆ ನೃಪಂ ಸನ್ತಾ ್ರಾಂಗಸಂಗಿಯಾಗಿಯುಂ ಸಪ್ತ ೦ಗಸಂಗಿಯಲ್ಲು 
೬ ಮಾರ್ಗಣಾನುರೆಕ್ಟನಾಗಿಯುಂ ಮಾರ್ಗಣಾನುರಕ್ತ ನಲ್ಲು (ತತ್ತತ್ಟ, 

೩೯5). ವಿ. ಬೇಡುವವನು : ಯಾಚಕ : ಮೇಲಿನ 'ಪುಷ್ಪಪ್ಪ.' 

ಪ್ರಯೋಗವನ್ನು ನೋಡಿ- [ಸಂ.] 

ಜೈನ] ಸಂಸಾರಿಜೀವಗಳು ಜ್ಞಾನದ 

ಮೂಲಕವಾಗಿ ಕಂಡುಕೊಳ್ಳುವ ನೆಲೆ: ವ್ಹಾವಿಂರತಿಪರೀಷಹಂ 


ಗಳುನುಂ  ಗುಣಸ್ಕ್ಯಾ ನರೀವಸ್ಸ ನ್ಹಿನಮಾರ್ಗಣಾಸ್ಕಾನಂಗಳುಮುಂ 
ಮಧುರಃಟಿಕವಿಷಾಕಮುವುಪ್ಪ ಕರ್ಮ(ಭೇದ ಫಲಮುಮಂ ಕೇಳ್ದು 
ತ್ರಿಜ್ಞನಧರೆಂ ಕ್ಷಾಯಿಕಸಮ್ಯಕ್ತ್ಯಾದಿ  ಗುಣಂಗಳೊಳು ಸಮಸ್ಸಿತನಾಗಿ 


ಹೋದೆ (ತಾಭಂಥು, ೪3) ಗತಿ ಇಂದ್ರಿಯ ಕಾಯಯೋಗ ವೇದ pl 
ಪ್ಲ ನ ಸಂಯಮ ದರ್ಶನ ಲೇಶ್ಮಾಭವ್ಯ ಸಮೃಕ್ಷ, ಸಂಜ್ಞಾ: ಹಾರಕಂಗಳೆಂಬ 
ಚತೊರ್ಡರಮಾರ್ಗಣಾಸ್ಕಾ ನಂಗಳೆಂ ಅಣಿಯೆ ಪಡುವಲ್ಲಿ (ತತ್ತ: 
[ಸಂ.] 

ಮಾರ್ಗಣೆ,. ಮಾರ್ಕಣೆ (ನಾ). ಪ್ರತಿಯಾಗಿ ಬಿಡುವ ಬಾಣ ; ಎದುರು 
ಬಾಣ : ಪೇರೊಡಲ ಗೋರರೂವಿನ ದಾನವಂ . , ಬಲ್ಲಣೆಗಳಂ 
ಪೂಡಿಯುಂ ಮಾರ್ಗಣೆಗಳಂ ಕಡಿದುಂ . , . ಮುಟ್ಟಯಪ ಪ್ರತಿಭಟರಂ 
ತಡೆದು (ಉರಾಳ. ೦೦೨-೩). : ಮಾರ್ಕೆಣೆ: ಮಾರಣ. ಮಾರ್ಕೊರಲ್ಯ. 
ಮಾರ್ದನಿ: ಮಾರ್ಪಡೆ (ಣಣರೂ. 030 ಶ್ರಯೊಲ್ರ ; ಮ್ಮಾಣೆಗಳಂ ವಣೆ 
ಯೊಳಣೆವುತುಂ ಪೊಣೆವುತುಂ ಕೂರ್ಗೊಂಬುದುವಿಗಳೀದೆ. ಇರ್ಕೆಲದ 
ದಾನವರನೀಜಿವುತುಂ ಮುಜಃವುತುಂ . , . ವೃಷಭಂ ಪ್ರಹಾರಿಸಿದನು. 
(308: ೪೪-೦೭). [ಮಾರ (ಇ ಮಾಣು) ೬ ಕಣೆ] 

ಮಾರ್ಗಣೆ (ನಾ). ೧. ಹುಡುಕುವಿಕೆ ; ಶೋಧನೆ : ಮಾರ್ಗಣೆಯೆ 
ಮುಖ್ಯ ; ಲಭ್ಯದ ಮಾತದಂತಿರಲಿ ಸ್ವರ್ಗವನು ಭುವಿಗಿಳಿಸಬಬವನದಾರು? 


0೬), 


(ಳಳ: ೩)- ಶಿ. ಬೇಡುವಿಕೆ; ಯಾಚಿಸುವಿಕೆ. ೩. ಬಾಣ: 
ಅಂಬು ::' ಎತ್ತಲ್‌ ರಿಪುಪರಮಿರ್ದಪುದೆತ್ವಲ್‌ ಖಳನಿಸುವನೆತ್ತ ಮಾರ್ಗಣೆ 
ಕವಿದತ್ತೆತ್ತ ನಿವಾರಿಪೆನೆಂಬೀ ಚಿತ್ತಂ ಹರಿಗಂಡು। ಪ್ರತಾಪಿಯೊ ಸಾಲ್ವ 


೭೦೯೫ ಮಾರ್ಗಶ್ರಮ 


'ಣೆಯೊಳೆರಸನ ಹೊದಸಿದನು. 


ಂತಾಮವುಗಳಿಂದ ಜಿನಧರ್ಮವನ್ನು 
(£00): 


ಕುವರೆನ ಮನಕಂತು ಪ್ರಕಾಶನಗೊಳಿಸು: 
ಮಾರ್ಗಣೆಯ 


(ಅಂದ್ರ. 50 ಕೈ ನಪ302೩ಕ ಕ 6) : ಪರಪಕ್ಷ 
ನೇಕೋಪಪತ್ತಿಗಳಿಂ ಸ್ವಪಕ್ಷಸ್ಥಾ 
ಕ ಎಮಲ್ಲಿಂ ತೊಟ್ಟುಪರಾಂತ ಪ್ರಕಾಶನದಿನಿ ಮಾರ್ಗಪ್ರಭಾವನೆಯಂ ಮಾಡಿ ಸೆಭಾಸದರಿಂ ಲಬ್ವಪ್ರಶಂಸನಾಗಿ 
ತಾರ್ಗಣೆಗಳೊಳಜಾದು ಕೊಳುಗೆ (ತಸೂನ್ನ. (9೦೪೨-೬೨ ನ);ಸದ್ರರ್ಮಪ್ರಸಿದ್ಧಪ್ರಭಾವಕಷುಪ್ಪ ಮಾರ್ಗಪ್ರಭಾವನೆಯಂಂ 
ಯಾವ ಯಾವ ಧರ್ಮ-ನಿಶೇಷದಿಂದ ಜೀದದೆ ಅನ್ವೇಷಣವನ್ನು ಮಾ ಸದೃರ್ಮಸ್ನೇಷಲಕ್ಷಣೋಪೇತಮುಮಪ್ಪ ಪರ್ಶನವತ್ಸಳತ್ವಮಂಮೆಂಬೀ 
ಗುವುದೋ,. ಆ ಧರ್ಮದಿಶರೇಷಗಳಿಗೆ ಮಾರ್ಗಣಾಗಳೆಂದು ಹೇಳುವರು. ಮೋಡಶಭಾವನೆಗಳಂ . ., . ಭಾವಿ ಮಿರ್ದು (ಕಂದ್ರಫು- 00-33 ವ. 
ಇಂಥ ಮಾರ್ಗಣಾಗಳೂ ಹದಿನಾಲ್ಕು ಇರುತ್ತವೆ (3ನ. ೩೦೩)- [ ಸಂ. ಮಾರ್ಗಪ್ರಭಾವನಾ ] 
“ ಚತುರ್ದಶಮಾರ್ಗಣೆ' ಪರಾ: [ ಸಂ. ಮಾರ್ಗಣ ] ಮಾರ್ಗರಾಗ (ನಾ)- [ಸಂಗೀತ] ದೇಶೀರಾಗಗಳಿಗಿಂತ ಭಿನ್ನವಾಗಿದ್ದು, 
ಮಾರ್ಗದರ್ಶಕ (ನಾ). ೧. ದಾರಿಯನ್ನು ತೋರಿಸುವಂಥದು. 19) ಗಂಧರ್ದಲೋಕದಲ್ಲಿಯೇ ಪ್ರಯೋಗಗೊಳ್ಳುತ್ತಿದ್ದುವೆನ್ನಲಾದ 
೨. ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಪೇರಿಸುವಂಥದು; ಆರು ಬಗೆಯ ರಾಗಗಳ ಸಮೂಹ ಮತ್ತು ಅವುಗಳಲ್ಲಿ ಪ್ರತಿ 
ಮೇಲ್ಪಂಕ್ತಿಯಾಗಿರುವಂಥದು : ಅಪರ "ಇಂಗ್ಲಿಷ್‌ ಗೀತಗಳು” 'ಯೊಂದು ರಾಗ ; ಗ್ರಾಮರಾಗದಿಂದ ಭವಾಗಿ: ಅಂತರಭಾಷೆಯಲ್ಲಿ 
ಭಾಷಾಂತರೆಗಳಾದರೂ ಹೊಸ ಕನ್ನಡಭಾವಗೀತಗಳಿಗೆ ಮತಾರ್ಗದರ್ಶ। ಗಿದೆ. ದ ಆರುಬಗೆಯ ರಾಗಗಳು ಮಾರ್ಗರಾಗಗಳಿನಿಸಿಕೊಳ್ಳುತ್ತದೆ 
(ಕಾಮು. 002): ಶ್ರೀ ಕೃಷ್ಣಶಾಸ್ತ್ರಿಗಳು ತಮ್ಮ ಈ ಕೃ: (ತಳುಪ್ಪ, 83). [81 
ಮಾರ್ಗದರ್ಶರವಾದ ವಿಮರ್ಶಕೃತಿಯೊಂದನ್ನು ನೀಡಿದ್ದಾರೆ. (88ಮ- |3| ಮಾರ್ಗರುಚಿ (ನಾ). , [ಜೈನ] ಸಮ್ಮರ್ಕದರ್ಶನವುಳ್ಳ ಹತ್ತುಬಗೆಯ 
ಹೂ ಮುನ್ನುಂಿ)./. ೩. ದಾರಿಯನ್ನು ತೋರಿಸುವವನು : ಕಾಂರಂಜನೆ ವರ್ಶನಾರ್ಯರಲ್ಲಿ ಒಂದು ವರ್ಗಕ್ಕೆ ಸೇರಿದ ವ್ಯಕ್ತಿ ; ಕೇಳಿದ ಮಾತ್ರ 
ಮಾರ್ಗದರ್ಶಕನಾದರೆ ಹೋಗುವೆ ಮಸಣದ ಮನೆಗೆ (ಇಂಜಾತ. ೨೦೦-೮೯): ದಿಂದಲೇ ಮೋಕ್ಷಮಾರ್ಗದಲ್ಲಿ ಆಸಕ್ರಿಯುಂಟಾಗಿ ರತ್ನತ್ರಯ 


(ನರತ. ೫-33) ದೂಷಣಪುರಸ್ಸರವ: 


೪. ಕಾರ್ಯಸಾಧನೆಗೆ . ಉಪಾಯವನ್ನು ಸೂಚಿಸ್ಸುವವನು; ಮಾರ್ಗದಲ್ಲಿ ನಡೆಯುವವನು : : p ಆಜ್ಞಾರುಚಿ. ಮಾರ್ಗರುಚಿ. 
ಸರಿಯಾದ ದಾರಿಯಲ್ಲಿ ನಡೆಯಲು ಸಲಹೆಯನ್ನು ನೀಡುವವನು ; ಉಪದೇಶರುಚಿ, ಸೂತ್ರರುಚಿ, ಬೀಜರುಚಿ, ಸಂಕ್ಷೇಪರುಚಿ,- ಎಸ್ತರ 
ಮಂಟೂರ ಮಹಾದೇವಯ್ಯನವರು . . - ಅವನ ವ್ಯಕ್ತಿವಿಕಾಸಕ್ಕೆ ಮಾರ್ಗ | ೫] ರುಚಿ. ಅರ್ಥರುಚಿ. ಅವಗಾಢರುಚಿ ಮತ್ತು ಪರಮಾವಗಾಢರುಚಿ 
ವರ್ಶಕರಾಗಜೇಕೆಂದು ಆಗಾಗ ಹೇಳುತ್ತಿದ್ದರು. (ರುಗಕೋ- 69)- : [ಸಂ.] ಎಂದು ಹತ್ತು ಬಗೆಯಾದ ಪರ್ಶನಾರ್ಯರುಂಟು : ನಿಸ್ಸಂಗಮೋಕ್ಷ 
ಮಾರ್ಗದರ್ಶನ (ನಾ)- ವಾರಿಯನ್ನು ತೋರಿಸಂಪುದು: ' ಕಾರ್ಯ ಮಾರ್ಗಶ್ರವಣಮಾತ್ರೆ ಜನಿತರುಚಿಗಳ್‌ ಮಾರ್ಗರುಚಿಗಳಿಂಬರ್‌ (ತತ್ವ. 


ಸಾಧನೆಗೆ ಉಪಾಯವನ್ನು ಸೂಚಿಸುಖಕೆ : ವಸಂತನಿಂದ ಅವಳ ೬೩). [ಸಂ. 


ಪಾಠಕ್ಕೆ ಮಾರ್ಗದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಳು. (503. ೨೬) | |ಮಾರ್ಗವಿದ' (ನಾ). ಶಬ್ದಪ್ರಯೋಗದ -ರೀತಿಯನ್ನು ತಿಳಿದವನು : 
ಯಾರಿಂದಲೂ ಅವಳಿಗೆ ಯೋಗ್ಯ ಮಾರ್ಗದರ್ಶನ ಸಿಗಲಿಲ್ಲ (ಕರೋ. ೩೫. 3. ಶಾಬ್ಧಿಕ : ಲಾಕ್ಷಣಿಕೆ : ವರ್ಗದ್ವಿತೀಯವರ್ಣಂ ವರ್ಗಚತುರ್ಥಾಕ್ಷರಂ 
[ಸ] 4 ಮಹಾಪ್ರುಣಮವಂ ಮಾರ್ಗವಿದರ್ಶ ಸಂಖ್ಯೆಯೊಳಂ ಭ್ಭೋರ್ಶಲಿವನುಕೃತಿ 

ಮಾರ್ಗದರ್ಶಿ (ನಾ)-೧. ಮಾರ್ಗದರ್ಶಕ ೧. ೨ಎ ಮಾಗ ದರ್ಶಕ ಯೊಳಂ ಪ್ರಯೋಗಿಸುತಿರ್ಪರ್‌ (ತನುರ. ೦೪). (ಹಂ. ವಹಾರ್ಗವಿದ್‌] 
೨ ;'ಕವಿಂಜಮಾರ್ಗ'ವು . . . ಪ್ರೌಢವಾದ ಗದೃಶದ್ಯ। ಮಾರ್ಗಶಿರ (ನಾ). ಹನ್ನೆರಡು ಚಾಂದ್ರಮಾನಮಾಸಗಳಲ್ಲಿ ಒಂಬತ್ತೆ 
ವರ್ಶಿಯಾಗಿರುವಂತೆ ದೇಸಿಮಾರ್ಗಗಳ ಪೊರ್ವಪರಂಪರಿಗೆ ಸಾಕ್ಷಿಯೂ ಆಗಿ ನೆಯದು ಮಾರ್ಗಿ: ತನ್ಮಹಾದೇವಿಯ ಪರಿಪೂರ್ಣಪ್ರಸಪ 


ರುತ್ತದೆ (ಸಾತ. 33); ಹೊಸ ಉಪಾಧ್ಯಾಯ 


ರಿಗೆ ಟಿಪ್ಪಣಿ ಮಾರ್ಗದರ್ಶಿ! 20 ಸಪುಯಂಂ  ಮಾರ್ಗರಿರಸ 'ದಶಮೀಯಾಗೆ (ಕೃತ್ಪಷ್ಛಿ. ೦೦-೧: ವ) 
ಯಂತಿರುತ್ತದೆ (ಶಿಕ್ಷರ. ೨೩6). ೩. ಎ ಮಾರ್ಗದರ್ಶಕ ೩. ೪. ಮಾಸವೇ ಚೈತ್ರ... ಮಾರ್ಗಶಿರ ಪುಷ್ಯ: ಮಾಘ ಫಾಲ್ಕುಂ 
ಮಾರ್ಗದರ್ಶಕ ೪ : ಅವಳ ಅಭ್ಯಾಸಕ್ಕೆ ಯೋಗ್ಯ ಮಾರ್ಗದಶಿ! ಹನ್ನೆರಡು ತೆಜನಾಗಿಹುದಂ (೧೭. ೩೨೦)- 
ಅಗತ್ಯವಿದೆ (68): ಬ. ಪ್ರೈ ಗಳಲ್ಲಿ ನೋಡಬೇಕಂದು [ಸಂ. ಮಾರ್ಗಶಿರ, ಮಾರ್ಗಶಿರಸ್‌] 


ವುಗಳನ್ನು ತೋರಿಸಿ: ಅವುಗಳ ಬಗೆಗೆ ವಿವರಣೆಯನ್ನು ನೀಡು] [ಮಾರ್ಗಶೀರ್ಷ (ನಾ). - ಮಾರ್ಗಶಿರ: "ಮಾರ್ಗಶೀರ್ಷ. ಸಹಾಃ, 
ವವನು : ಮಾರ್ಗದರ್ಶಿಯ ಕೂಡಿ ನೋಡುತ್ತ ಹೋದೆ; , ನೋದಿದಂತೆಲ್ಲ]38|. ಮಾರ್ಗಃ, ಆಗ್ರಹಾಯ:ಣಿಕ್ಕ, ....೪ ಮಾರ್ಗರೀರ್ಷವತಾಸೆದ ಹೆಸರುಗಳು” 


ನಾ ಬಿಪ್ಪ ಬೆರಗಾದೆ ($91006. 3-23) ಎಲ್ಲು ಬಿಟ್ಟು ಮಾರ್ಗದರ್ಶಿ ಬಾಗೆ ವಾಟ ಪಟು ಸಟಟ 
ಯಾಕಾದೆ ಅಂತ ನೀವು ಕೇಳಬಹುದು (ಭರ್ಗರ. ೭). 


ಗಾಲ ಅದು (ವೈನಿ ೭). [ಸಂ.1 

ಮಾರ್ಗಶೈವ (ನಾ). ಶೈವದ ಪ್ರಭೇದಗಳಲ್ಲಿ ಒಂದು : ಶುದ್ಧಕ್ಕೆನವ 
ಮಾರ್ಗಪ್ರಭಾವನೆ (ನು). [ಜೈನ] ವನ್ನು ಸಾಧಿಸಿ ಹೊದ್ದದೆ ಪೂರ್ವಶೈವವನುಚರಿಸದೆ ಮಾರ್ಗಶೈವವ ಮನ್ನಣೆಯ ಮಾಡದೆ 
ಕೊಡುವ ಷೋಡಶಭಾವನೆಗಳಲ್ಲಿ ಒಂದು : ದರ್ಶನವಿರುದ್ದಿ.| 4 ಸದೆ ಆದಿಶೈವವನನುಕರಿಸದೆ ಭೇದಿಸಬಾರದ ೪೦ಗ ಕರದ 
ಸಾರ, ಅಭೀಕ್ಷಣಜ್ಞಾನೋಪ ಬಿದ್ದು - . . ಖನುವೆನ್ನದ ಲಿಂಗೈಕ್ಯಂಗೆ ಸ್ವಾನುಭಾವದಿಂದ ನಮೋ ನಮೋ 
ತಸ್ತ್ರಾ ಗ. ಶಕ್ತಿತಸ್ತಪ, ಸಾಧುಸಮಾಧಿ. ಎಂಬೆ (ಕೋವಾ: 034-960) ; ಶುದ್ಯಮಿಶ್ರಸಂಕೀರ್ಣಪೂರ್ವಮಾರ್ಗ 
ದೈಯಾವೃತ್ಯಕರಣ, ಅರ್ಹದ್ದ ಕ್ಕೇ ಆಚಾರ್ಯಭಕ್ತಿ, ಬಹುಶ್ರುತ ಶೈವಂಗಳಲ್ಲಿ ಕರ್ಮಭಕ್ತಿಯಲ್ಲದೆ ನಿರ್ಮಳಸದೈಕ್ತಿ ಎಲಿಯೆದೋ (ಇರರ. ಮು. 

ಭಕ್ತಿ, ಪ್ರವಚನಭಕ್ತಿ, ಅವಶ್ಯಕಾಪರಿಹಾಣಿ. ಮಾರ್ಗಪ್ರಭಾವನೆ ೪-೬): "ಪೊರ್ವಶೈಪ' ಪರಾ. [xc.] 


ಮತ್ತು ಪ್ರವಚೆನವತ್ನ ಲತ್ವ ಎಂಬ ತೀರ್ಥಂಕರತ್ವನಾದುಕರ್ಮದ | ಆ|ಮಾರ್ಗಶ್ರಮ (ನಾ). ಪ್ರಯಾಣದಿಂದ ಉಂಟಾಗುವ ದಣಿವು - 
ಹದಿನಾರು ಭಾವನೆಗಳಲ್ಲಿ ಒಂದಜ "ಜ್ಞಾನ, ದಾನ, ಜಿನಪೂಜಾ ಆಯಾಸ : ತದುಕ್ತಿಸುಧಾಸಾರವುರಿಧಾರೆಯಿಂದಂ ಕೊನರ್ತೆ ರಾಜಪುತ್ರರ 


ಸುಂಕ 


ಸುಂಕ & 


ಮಾರ್ಗ: 
ಮಾರ್ಗಶ್ರ ಮಾತಪಾಕ್ರಾಂತಮಪ್ಪ ಮನಮೆಂಬ ಲತೆಯನನೇಕಕುಶಲಾಲಾಪ 
ಪ್ರಶ್ನೆಯಿಂದಂ ಕುಸುಮಿತಮುಮಂ ಸ್ವಹಸ್ತತಾಂಬೂಲದಾನದಿಂದಂ ಫಲಿತ 
ಮುಮಂ ಮಾಡಿ (ಅಂತ್ಯ: ೦೩-೬೨ 5); ಗಡಣಹೆಣದೆಜಹುಗಳೊಳಗೆ ಕಾಲಿಡುತ 
ಸೋದಿಸಿ ಮುಂದೆ ಹೆಜ್ಜೆಯನಿಡುತ ಪೈಸರವೋಗಿ ಮಾರ್ಗಶ್ರಮಕೆ 
ಬೆಮರುವನ (೪ನ್ಮಾಗ. ೩-94): [ಸಂ-) 
ಮಾರ್ಗಸುಂಕ (ನಾ). ಹಾದಿಯ ಮೇಲೆ ಹಾಕುವ ಒಂದು ಬಗೆಯ 
ತೆರಿಗೆ : ಇದರಲ್ಲಿ ಗದ್ದೆ. ಬೆದ್ದಲು- ಕಾಡಾರಂಬ, ಮಾರ್ಗಸುಂಕ- ಸ್ಥಳ 
ಸುಂಕ , , , ಉಪ್ಪಿನ ಮೋಳಿ, ಜಿಕೆ ಇವೇ ಮೊದಲಾದವುಗಳು 
ಸೇರಿದ್ದೆವು (ತತ್ರ. & ಉರೋನ್ಯಾಳ),.. [ಮಾರ್ಗ 2/- ಸುಂಶ್ಯ) 


ಆಜಾರಗಾ: 


ಮಾರ್ಗಒಂದೋಲ (ನಾ): [ಸಂಗೀತ] ಒಂದು ರಾಗದ ಹೆಸರು : | 
ಮಾರ್ಗಹಿಂದೋಲರಾಗವು (೫) ಆರೋಪದಲ್ಲಿ ರಯನ್ನು ಬಿಟ್ಟಿದೆ 
(ತಕುಶ್ರ- 0೩೬) - [ಸಂ-] 

ಮಾರ್ಗಿಡಿ, ಮಾರ್ಕಿಡಿ (ನಾ)- ಪ್ರತಿಯಾಗಿ ಸೂಸುವ ಕಿಡಿ ; ನಾರಿ 


ಯಿಂದುಗಿದು ಬಿಡಲುಕ್ಷಣಂ ಲಯದ ಮದನಾರಿಯುರಿಗಣ್ಣಂತೆ ಓರ್ಪದಂ 

ಪೇಳ್ವ ನರನಾರಿನ್ನುಮದಜ ಮಾರ್ಗಿಡಿಗಳಿಂ ಸಕಲಲೋಕಾಳಿ ಸಂವರ್ತ 

ಮಾಯ್ತು ($04್ರ. ೦೬-೩೦). ಮಾರ್ಕಿಡಿ : " ಮಾರ್ಕಿಡಿವಿಡು' ಪರಾ: 

ತ (ಆ ಮಾಟು,) + ಕಿಡಿ) 

ಸ್ವಚ್ಛಮಾಡುವುದು ; ಶುದ್ಧ ಮಾಡುವುದು. 
ಬ ಸ್ವಚ್ಛಮಾಡುವನನಂ ; ಅಗಸ. ೩. ಎಷ್ಟು. 
[ಸಂ.] 

ಮಾರ್ಜಡಿ (ಕ್ರಿ). ಪ್ರತಿಯಾಗಿ ಹೊಡೆ. -- ಬಡಿ: ಬಾರಿಪ ನಿಮ್ಮ | 
ತರ್ಜನದಿನೀ ಜನದೊಂದುಲಿ ಮಾಣ್ಣೆ ಮಾಣೆವಾವಾರೆಮಗಿಲ್ಲ ವಾರಕರೆ 
ನುತ್ತುಮ್ಮೆ ಮಾರ್ಜಡಿದಂದದಿಂ ಪ್ರತೀಹಾರಿಯರಂ ಪೊಟ್ಟು (ಕ. 
೭-೩೩). [ಮಾರ್‌ (ಇ ಮಾಜ್ಕು) - ಜಡ್ಮಿ] 

ಮಾರ್ಜನ (ನಾ). ೧. ತೊಳೆಯುವಿಕೆ: "ಮುಖಮಾರ್ಜನ' ಪರಾ. 
ಪಿ. (ಮಂತ್ರಿಸಿದ ನೀರಿನಿಂದ ಮಾಡುವ) ಪ್ರೋಕ್ಷಣೆ: ಕೈಯಲ್ಲಿ 
ಅಭಿಮಂತ್ರಿತವಾದ ಉದಕವುಳ್ಳ ಕಲಶವನ್ನೂ ದರ್ಭೂರ್ಚಗಳೆನ್ನೂ ತಗೆಡು 
ಕೊಂಡು ಶಾಂತಿಮಂತ್ರವನ್ನು ್ನ ಪಠಿಸುತ್ತಾ ದೇವರಾಜನಿಗೆ ಆ ಕಲಶೋದಕ 


ಮಾರ್ಜ (ಫಾ. 
ಪಿ. 


ದಿಂದ ಮಾರ್ಜನವನ್ನು ಮಾಡಿದನು (£ರಣ. 17, 0100). ೩. ಚೊಕ್ಕಟ 
ಗೊಳಿಸುವುದು ; ಶುದ್ಧಗೊಳಿಸುವುದು: ೪. ಅಳಿಸುವುದು: 
ಒರೆಸುವುದು. ೫. ಉಜ್ಜುವುದು : ತೀಡುವುದು. ೬. ಒಂದು 
ಬಗೆಯ ಮರ: ರಕ್ತಲೋಧ್ರ : ಸ, ಶಾಬರ, ಲೋಧ್ರಃ. 
ತಿರೀಟಃ- ತಿಲ್ವಃ, ಮಾರ್ಜನ; ._ ೬ ಲೋಧ್ರಗಿಡದ ಹೆಸರು” (ಸಿರ್ದಾತಿ, 
00€)- [ಸಂ.7 

ಮಾರ್ಜನ (ನಾ). ೧. ಸ್ವಃ ಚಿ ಕೈಮಾಡುವುದು : ಶುದ್ದ ಸ್ಥ ಮಾಡುವುದು. 


ಪಿ. ಸ್ವಚ್ಛೆಮಾಡುವಂಥಮ ಕಸಬರಿಗೆ; ಪೊರಕೆ ; ಸೆಂಮಾರ್ಜನಿ' 
ಪರಾ. "೩. ಬಟ್ಟೆಗಳನ್ನು ಸ್ವಚ್ಛಗೊಳಿಸುವವಳು ; ಅಗಸಗಿತ್ತಿ. 
[ಸಂ. ಮೊರನ 

ಮಾರ್ಜನೆ (ನಾ). ೧. ಎ ಮಾರ್ಜನ ೧: “ಮಾರ್ಜ್ಬಃ, ಮಾರ್ಜನಾ, 
ಮೃಜಾ - ೩ ಶ್ರೀಗಂಧ ಕುಂಕುಮಕೇಸರಿ ಮುಂತಾದ ದ್ರವ್ಯಗಳನ್ನು 
ಮೈಗೆ ಹಾಕಿ ಉಜ್ಜಿ, ತೊಳಕೊಂಡು ಕೊಳೇ ಜೋಗಲಾಡಿಸುವುದ' 
ಹೆಸರುಗಳು” ಹಿ ೨೫)... ' ಮುಖಮಾರ್ಜನೆ * ಪರಾ" 
ಪಿ. ಮೃದಂಗದಿಂದ ಹೊರಡುವ ಧ್ವ ನಿ: ನನ್ನ ಮೃದಂಗದ ಮಾರ್ಜನೆ 
ಯೆನೆ ಢೋಂ ತುಂಬುರು ವಿಧಿಯೊಡನೆನುವನು ಹರ ಓಂ (ಗಣೇ. 
0೭-990) - [ಹೆಂ. ಮಾರ್ಜನಾ] 


ಮಾರ್ಜರ (ನಾ). ಬೆಕ್ಕು; ಮಾರ್ಜಾಲ : ಸೂಕರ ಶುನಕ ಮಾರ್ಜರೆ 


೦೯೬ ಮಾರ್ಣಾಳ 
ಫೌಸಭ ಕಾಕ ಘೂಕಾದಿ ಗರ್ಗರರವವ ನೀಕರಿಸುವ ದೀನದನಿಯಿಂದ 
ಮೊಟ್‌ಯಿಡಲೋಕಂಸುಗು ದೆಸೆರವವ (ತ. 6-1). 
[ ಸಂ. ಮಾರ್ಜಾರ] 
ಮಾರ್ಜಾರ (ನಂ). ೧. ಇ ಮಾರ್ಜರ: “ಓತು ಬಿಡಾಳ:. 
5] ಮಾರ್ಜಾರ;, ಪೃಷದಂಶಃ - ಈ ೪ ಬೆಕ್ಕು” (ಕರಯ. ೪೦-೩) ; 


ಕದಳ್ಳೀವನದೊಳಿರ್ದೊಟ್ಟೊ ಟ್ಟಿಗಂ ಮಾರ್ಜಾರನಾಗಿ ಪುಟ್ಟರ್ದು ಕಪೋತ 
ಗಳೆ ಕಾಣಲೊಡಂ ಪಿಡಿದು ಕೊಲ್ವದುಂ (ತಾವಂಘು- ೬9) ; ಶರಭಂಗಳ್‌ 
ಕೇಸರಿಕೇಸರಂಗಳೆಂ ಕ್ರೂರಘೋರಮಾರ್ಜಾರಂಗಳ್‌ ತರುಣಾಮಿಶಾಬಶತ 
ಕಂಧರಮಂ ನಖಮುಖದಿ ನುಟ್‌ಸಿ ತುಜಾಸಿದುವೊಲವಂ (ಪಕ್ಕಿ. 0೪-೦). 
ಪಿ. ಪುನುಗುಜೆಕ್ಕು- ' ಮಾರ್ಜಾಲ' ಪರಾ. [ಸಂ-] 
ಮಾರ್ಜಾರಿ (ನ್ಯಾ. ೧. ಹೆಣ್ಣು ಬೆಕ್ಕು; ಮಾರ್ಜಾಲಿ, ೨. ಪುನುಗಿನ 
ಬೆಕ್ಕು. ೩. ಒಂದು ಬಯ” ಸುಗಂಧದ್ರವ್ಯ; ಪುನುಗು ; 
“ಜೇಳಿಕೆಯೆನಲ್‌ ಪೆಣುಗು ಮಾರ್ಜಾರ[೫ಕಾಂ- ಲಿಯೆನೆ ಜವಾದಿಯೆನಿಕ್ಕು” 
(wenn. ೯-೨3). [ಸಂ. ಮಾರ್ಜಾರೀ] 
ಮಾರ್ಜಾಲ (ನಾ). ೧. ಮಾರ್ಜರೆ; “ಮಾರ್ಜಾಲಂ" ಬಿಡಾಲ 
ಮಾಖುದ್ವಿಷಂ ಪೃಷದಂಶಮೋತುವೆನೆ ಬೆಕ್ಕೆನಿಕ್ಕುಂ * (ಯಂಗಣ. ೪-00) ; 
ವನಮೂಷಕ ಮಾರ್ಜಾಲಂ ವನಾಶ್ವಮಹಿಷಂ ಸೂಕರಮನಿಶುಂ ಮುನಿಸಂ 
ಪರಿಹರಿಸಿರ್ದುವು ಮುನಿನಾಥಾಂತಿಕದೊಳುದಿತಶಾಂತರಸಂಗಳ್‌ (92g. 
೬-೭) : ಶುನಿ ಶೂಕರ ಮಾರ್ಜಾಲ ಹೆಗ್ಗಣ ಉರಗ ಮೊದಲಾದ ಮಲ 
ಮಾಂಸಭಕ್ಷಕಪ್ರಾಣಿಗಳು ಮೋಸದಿಂದ ಪಾದ ಪಾಣಿ ಗುದ ಗುಹ್ಮ ದೇಹವ 
ಕಚ್ಚಿದಡೆ ಸ್ಟೂಲವೆನಿಸುವುದಯ್ಯಾ (ತನ್ನತ. ಕ. 23. 009) ; be 
ಕಾಟವನ್ನು ತಡೆಯಲಾಲವು. ಕೃಷ್ಣ (ಕ್ರಕಂದ. 4-036 ಕನುನಂಂ). 
ಪುನುಗುಬೆಕ್ಕು. 'ಮಾರ್ಜಾರ' ಪರಾ. 
ಮಾರ್ಜಾಲಸಂನ್ಯಾಸ -- (ಆಲಂ) ಕಪಟಿಸಂನ್ಮಾಸ ; ಮಾರ್ಜಾಲ 
ಸಂನ್ಯಾಸ ಮಾಡಬೇಡ, ನಿನ್ನೆ ಸೋಗು ನನಗೆ ಅರ್ಥವಾಗುತ್ತದೆ. (ರೂ). 


10 


16 


೭0 


[2o.] 
ಮಾರ್ಜಾಲಕಿಶೋರನ್ಯಾಯ (ನಾ). "ಬೆಕ್ಕಿನ ಮರಿಯು ತನ್ನ 
ಸರ್ವಸ್ವವನ್ನೂ ತಾಯಿ ಬೆಕ್ಕಿಗೆ ಒಪ್ಪಿಸಿದರೆ. ಅದು ತನ್ನ 


ಮರಿಗೆ" ನೋವಾಗದಂತೆ ಎಚ್ಚರಿಕೆಯಿಂದ ಬಾಯಲ್ಲಿ ಕಚ್ಚಿಕೊಂಡಂ 
ಹೋಗುತ್ತದೆ" ಎಂಬ ಭಾವನೆಯು ಬಳ್ಳೆ ದೃಷ್ಟಾಂತ: p ಜೇವಾತ್ಮ ನ 
ತ್ವ ಸ್ವಪ್ರಯ ನತ್ನವಿಲ್ಲದೆಯೇ ಪರಮಾತ್ಮ, ನು ಅನುಗ್ರಹ ೃಹಿಸುತ್ತಾನೆ 
ಎಬುದಕ್ಕೆ ಇದು ದೃಷ್ಟಾಂತ : ದೃಷ್ಟ ನತಗಳ ಮೂಲಕ ಜೀವಾತ್ಮ 
ವತ ಕೆ ಸಂಬಂಧವನ್ನು ವಿವರಿಸುವಾಗ ಮರ್ಕಟ -. ಕಿಶೋರನ್ಯಾ! ಯು 
ಮಾರ್ಮಾಲ-ಕಿಶೋರನ್ಮಾಯ ಎಂದು ಹೇಳುವುದುಂಟು (6ರ. ೨೬೪). 
« ಂರ್ಕಟಕಿಶೋರನ್ಯಾಯ' ಪರಾ: [ಸೂ] 
ಮಾರ್ಜಾಲಿ. (ನಾ). - ಮಾರ್ಜಾರಿ ೩; “ ಮಾರ್ಜಾಲಿ[ಕಾ. ರಿ]ಯೆನೆ 
| ಜವಾದಿಯೆನಿಕ್ಕು ” (ಮಂಗಣ. ೯೯-೨೨).  [ಸೆಂ. ಮಾರ್ಜಾಲೀ] 
ಮಾರ್ಜಿಕೆ (ನಾ). ಕಡೆದ ಮೊಸರು; 'ಮಜಿ ್ಲಿಗೆ: “ ರಸಾಲಾ, 
ಮಾರ್ಜಿಕು.- ೨ ಮೊಸರು ಕೈಗಡದು ಮಾಡಿದ ಮುಜ್ಜಿ pS (308. ೨0). 
[ಸಂ. ಮಾರ್ಜಿಕಾ] 
ಮಾರ್ಜಿತ (ಗು). ೧. ಶುದ್ಧಗೊಳಿಸಿದ 
ಗುಡಿಸಿದ ; ಉಡುಗಿವ. [ಸಂ] 
ಮಾರ್ಣಾಳ (ಗು). ೧. ತಾವರೆಯ ದಂಟಿಗೆ ಸಂಬಂಧಿಸಿದ. (ನಾ). 
೨. ತಾವರೆಯ ದಂಟು : ಇದು ಮತ್ಚಾ ತೃಣೇಶನೆನ್ನೊಳ ನೆರೆದ ಪುಳಿನ 
ಮಾಯಿರ್ದುದಾ ಕಾಂತೆ ಮೆಲ್ಲೊಲ್ಲದ ಮಾರ್ಣುಳಾಧಾಮಾ ತೋರ್ಪದು 
(ಕೂರ್ರಪು- 6-900). ಹಿ ತಾವರೆ; ಕಮಲ: ಪವಚಂಚನ್ನಖದ್ಯೋತ 


; ಸ್ವಚ್ಛಗೊಳಿಸಿದ. ೨. 


46 


ನಂ ದನುಜ: ತೆಜನಂ ಪೋಲ್ಡಂ 


(3308-31-1೩ 26-18 7 ಸು, 1005). [ಮಾರ್‌ [ಆಮಾಜ್ಯು 1 ತಂಡ] 
ಮಾರ್ತಂಡ್ಮ (ನಾ). ೧. ನೇಸರು: ಸೂರ್ಯ: 
ತಪನಃ - - - ತ್ರಯಾತನುಃ ಈ ೪೭ 


ಹರಿಃ, ಮಾರ್ತಂಡ, 


ಪೆಸರ್‌ (ಹಯಂ. ೭-೩೩) : ಕೆದಿಯಂ ಮಾರ್ತಂಡಸಪ್ಪಾರ್ವ 

ಶುಕುಕುಳಿತಂ ಪೆಡೆಂಮಗುಲ? . . ಎ ಘೂರ್ಣಿಸಿತ್ತು ವಿಜಯಪ್ರೆಸ್ಮಾನ 
ಭೇರೀರವಂ (ಕನ. 0೨-06); ಅಂದು ಮಾರ್ತಂಡೆನಪರಾಬ್ದಿಗಿಳಿಯಲ್ಲಿಂತೆ 
ನಡೆತಂದು ದೇವಾಲಯದ ಮುಂದೆ ನಲಿನಲಿದು , . , ಪಂಯ್ಯಿಕ್ಕುತಂ 


1) , ಮಾರ್ತಂಡಂ ಪಶ್ಚಿಮಾಭಿಮುಖನಾಗೆ ಹೀತಾಲಕ್ಷ್ಮಣ 


ರುತ್ತರುಭಮುಖರಂಗಿ ಪೊಜಿಮಟ್ಟರ್‌ (ಉನುಕ್ಕ. ೬-1). ೨. ಎಕ್ಕದ 
ಗಿಡ; ಅ! ವೃಕ್ಷ. ೩. ಹಂದಿ; ಸೂಕರ. [ಸಂ] 

ಮಾರ್ತಂಡನಂದನ (ನಾ). ೧. ಸೂರ್ಯನ ಮಗ. ಪಿ. ಶನಿ: ಅನಘಾದಿ 
ತ್ರಯದಲ್ಲಿ ನಿಂದ ಕುಜನಿಂ ಜೋರೆಂ ಪ್ರಚಂಡಂ . - . ಮಾರ್ತಂಡ 
ನಂದನನಿಂದು ಬಹುಪೋಷಕಂ ಬಹುಗುಣಾರಂಭೂಢ್ಯನಕ್ಕೂ ನರಂ (೧ತಿ. 
೪೬). ೩. ಯಮ: ೪ ಸುಗ್ರೀವ. ೫. ಕರ್ಣ. [೫0.3 

ಮಾರ್ತಂಡಸುತ (ನಾ). ೧. ಸೂರ್ಯನ ಮಗ. ಶಿ. ಶನಿ; 
ದಿನನಾಥಾಲಯಲಗ್ನದೊಳ್‌ ಕುಜ ಬುಧ ತ್ರಿಂಶಾಂತವತಾದಂದೆು ಕೋಕನದ 
ಪ್ರದ್ವಿಷಗಲ್ಲಿ ಕೂಡೆ ಪುರುಷಾಜಾರಾಧ್ಯೆ . ., ಮಾರ್ತಂಡಸುತಾಂಶದೊಳ್‌ 
ಹಸೆಯೊಳಿರ್ದೆಂತಾಕೆ ಕೆಟ್ಟೋಡುಗುಂ 


(248. ೨೨-೩೬), ಹ. ಯಮ! 


೪. ಸುಗ್ರೀವ. ೫. ಕರ್ಣ. [ಸಂ.) 
ಮಾರ್ತರ್‌ (ಕ್ರಿ). ಎದುರಾಗಿ ಬರು: ಮಾರ್ತರ್ಪ[ಕಾಣಂ- ರ್ತಾಪ] 
ತೆರೆಗಳಿಂ ತರಲಾರ್ತೊದು ತನ್ನದಿಗೆ ಸುರನದೀವಿಭ್ರಮಮಂ (ಶನುರ- 


ಶ್ರಜೋ). [ಮಾರ್‌ ( ಇ ಮಾಳ್ಕು) 4 ತರ್‌] 
ಮಾರ್ತಲೆ (ನಾ). ೧. ಮತ್ತೊಂದು ತಲೆ: ಬೇರೊಂದು ಶಿರಸ್ಸು : 
ಮಾರ್ಕೊರಲ್‌, ಮಾರ್ತಲೆ. ಯಾರ್ಪಡೆ (ಾಖಕೂ.೨ೀ್‌ ಉಶಾ) ; ನೆರೆದು 


3 
ಬಿ. 


ಬುಬೆಂಬ ಕಟ್ಟಿದಿರ ತಟ್ಟಿನ ರಾವುತರೊಳ್‌ , . - ಕೂರಸಿಯಿಂ ತಲೆ ಪಾಣಃ 
ಬೀಳ್ವೆನಂ ಸರಿಬೆಸನಾಗಿ ಪೊಯ್ಯೆ ತಲೆ ಮಾರ್ತಲೆಯೊಳ್‌ ನಿಮಿರ್ದಟ್ಲೆ ಬಿಟ್ಟೆ 


ಹರಿ ಹರಿಯೊಳ್‌ ಹಳಂಚೆ ಪೊಸತಾದುದು ಸಂಗರರಂಗಭೂಮಿ 
ಯೊಳ್‌ (೧೦೯-೬ ೬೦), 


ನೆಅಗುವುದತಿವರ್ತಿತ್ವಂ 


ಹೊಳ್‌ 


ಯಾದ ಚಿಳಿತಾವರ್ತರನಂದೂಜಿ: 
20-82) ; ಕಟ್ಟಲೆ ಪರಿದಾದೊಡಮೇ 
ಣನ. 70-3೩3). ೩. ಪ್ರಶಿಪಕ್ಷ; 


ಕೊಂಡು ಪೊತ್ತೆತ್ತಿ ಪೊಯ್ವ ಕೂರ್ವಾಳ ಬೆಳಗಿ 


ಸುಜ” ಮುತ್ತಿದ ಮಾರ್ತಲೆಯೆಂಬ 


ಕಟ್ಟಲೆ ಕೂಡೆ ಕಿ 


(9ರಂಘು- ೦೧-೮೯ ವ). [ಮಾರ್‌ (ನ ಮಾಜ್ಕು) ; 


ಮಾರ್ತಳೆ (ಕ್ರಿ). ಪ್ರತಿಫಲಿ: 
ಬಿಂಬವನು ಮಾರ್ತಳೆದ ಸರಸಿಯೊ 


ದಿಷ್ಮಗರ್ಭದ ಬಹಳಿತೇಜದಲ 


[ ಮಾರ್‌ (ಇ 
ಮಾರ್ತಟಸ್‌ (ಕ್ರಿ), ವಿದುರಿ 


೨೦. 


31 


48 


ಮಾರ್ತೊಳೆಗು 


ಮೇಳಯದೊಳ" ತೊಡರ್ಚಿ ಬಿರುದಂಕಂ ಮೆಚ್ಚು 
ದಂಕಂ ಕಳದಲ್ಲಿ ನೋಡು ಬಯಲೊಳ್‌ 
ಪಣಿಗುಟ್ಟಿ ಮಾಸವಳದಂಕು ಬಾಸೆಯಂ ಸಾಜ 


ಮೊತ್ತದಿಂದೆ ಭೃಗುವಿದ್ಯಾಮೂರ್ತಿ ಮಾರ್ತಬ್ರಿ ವೋಲ್‌ (ಅನಂತು. ೨-೨೯). 
[ಮಾರ್‌ ( ಇ ಮಾಜ್ಕು) 4 ತಲ್‌, ] 

ಮಾರ್ತಾಂಡ (ನಾ). ನೇಸರು ; ಸೊರ್ಯ: ರಿಪುಕುಮುದಮಾರ್ಶಾಂಡ 

ಏಳ ಪರಿಶ್ಚಂದ್ರರಾಯನೇಆದನೆ೨ ಮಣಿಮಯರಥವನು (ಪ: ೫-೦೦); 

ಕಂಡರೇ ಹಸ್ತಿನಪ್ರರವ ಮಾರ್ತಾಂಡನಿಲ್ಲದ ದಿನದ ತೆಜದೊಳಗಂಡಲೆಯುತಿದೆ 


ನಡಗಿಸುತೆ ತಂಪುಬನಗತ್ತಲೆಯ ಭೀಷ್ಮಸಮ್ಮೋಹನದಿ ಮೆರೆ 


ಮುಗ. ಶಿ. ಶನಿ. ೩. 
೪. ಸುಗ್ರೀವ. ೫. ಕರ್ಣ : ಗಂಡುಗಲಿ ಕೋದಂಡರುದ್ರನ 
ನ ಮಾಡಿದನು ಮಾರ್ತಾಂಡತೆನೆಯನ ಗೆಲಿದು ರಣದಲ್ಲಿ 
ನೊಂದನಾ ಭೀಷಃ (ಕುವ್ಮಾಲ್ರೋ, ೧೩ ಸೂಕಿ). [ಸಂ.) 
ಮಾರ್ತಾಂಡಪಥ (ನಾ). ಸೂರ್ಯನು ಸಂಚರಿಸುವ ಮಾರ್ಗ ; ಆಕಾಶ: 
ಕಂಡರಿವರಿಬ್ಬರ ರಣುಗಮವಂಡಿಸಿದ ಮಾರ್ಗಾಂತರದ ಮಾರ್ತಾಂಡಪಥದಲ್ಲಿ 
ಮೋಹವಳಿಯೆ ಸುರಾಸುರವ್ರಾತ ಕಂಡು ಕಳುಹಿದರುಭಯಗುರುಗಳು 
ಗುಂಡಿಗೆಯ ಸುಧೆಯೌಷಧಿಗಳನರ (4400. ೬-೪೪-30). [ಸಂ,7 
ಮಾರ್ತಾಂಡೋದಯ (ನಾ). ಹೊತ್ತು ಹುಟ್ಟುವುದು: ಸೂರ್ಯೋ 
ದಯ: ಅಂತು ಮುರ್ತಾಂಡೋದಯಮಪ್ಪ್‌ದುಂ ಭದ್ಯವರಪುಂಡರೀಕ 
ಮಾರ್ತಂಡಂ , . . ಚೈತ್ಕಾಲಿಯಕ್ಕೆ ವಂದಿರ್ದರ್‌ (ಸುಳುರೂಿ, ೦೨ 0೬ ವ) 
[ಸಂ.) 
ಮಾರ್ತಾಂಡೋಪಲ (ನಾ)- ಸೂರ್ಯಕಾಂತಶಿಲೆ ; 
“ನೇಸರ್ಗಲ್ಲಾರ್ತಾಂಡೋಪಲಾಬ್ಯಿಂ” (ಕತುತ. 6೩)... [ ಸಂ. ] 
ಮಾರ್ತಾಗು (ಕ್ರಿ). ಎದುರಿಸು; ಪ್ರತಿಭಟಿಸು: ಬಾಳ್ಗಳುಡಿಗಳ್‌ 
ಜೀಅಬ್ರು ಮಾರ್ತಾಗಿ ಶೋಣಿತಧಾರಾಳಿಗಳುರ್ಚಿ ಪೆರ್ಜಿ ಸಿಡಿಯಲ್‌ 
ತೇಂಕಲ್‌ ವಿದೂನೆಂಗಳಳ್ಳಿ ತಗಂಳ್ತಾಗಳೆ ಮತ್ತ ಮತ್ತ ತಳರ್ದರ್‌ ದೇವರ್‌ 
ನಭೋಭಾಗದೊಳ್‌ (ಶುಶ- 0-೭) ೩ ಓಂದೊಂದಂ ಮಾರ್ತಾಗಿದು 
ಪೊಂದೊಂದಂ ಮೊನೆಯ ಕಿಚ್ಚಿನಿಂದುರುಪಿದುವೊಂದೊಂದಂ ಕಡದಿಕ್ಕಿದ: 
ವೊಂದೊಂದಂ ಹಿಳ್ಳಿಂದೆ ಸೀಳ್ದುವಂಬಂಬರದೊಳ್‌ 
ಉರವಣಿಸಲುರವಣಿಸಿದರು. ಮಾರ್ತಾಗೆ ಶಾಗಿದರು . . 
ಪಾಗ್ರದಲಿ (ಕಣಾಂ ೪-೯೭). 
[ಮಾರ್‌ (ಎ ಮಾಲ್ಕು) 1. ತಾಗ್ಳು (ನ ತಾಂಕು)] 
ಮಾರ್ತಿರುವು (ನಾ). ಮತ್ತೊಂದು, ಬಿಲ್ಲಿನ ಹಗ್ಗ.-- ಮೌರ್ವಿ: 
ಪಾಸದ ನೇಣ್ಣ ೪೦ ಪೊಸೆದ ಜಾಲಮನೊಪ್ಪರೆ . . . ಬಿಲ್ಲೀಸುವ ಬಾಣಮಂ 
ತಿರುಪಿ ತಿರ್ದುವ ಮಾರ್ತಿರುವೂ ತೊಡರ್ಚಿ ನೋಟಾ ಸಹಜಕ್ರಿಯಾವನ 
ವನೇಚರರಿಂ ಬಗೆಗೊಂಡುದಾ ದನಂ (ಗು. 0೩-೦೬) ; ಗುರುವೆಚ್ಚು 
ಕಡಿದನು ಗಾಂಡಿವದ ತಿರುವ ಸವತಳಿಸಿ ಮಾರ್ತಿರುವಿನಲ್ಲಿ ಸಂತಸಿಕೊಂಡ 
ರ್ಜುನನು ದ್ರೋಣನೆ ನದನಿಶಿತಬಾಣೌಘದಲ್ಲಿ ಹೂಳಿದನು ನಿಮಿಷದಲಿ 
(ಕುವ್ಮಾನ್ರೋ- ೯-8೬)- [ಮಾರ್‌ ( ೬ ಮಾಜ್ಯು) . ತಿರುವ್ಯ] 
ಮಾರ್ತೊಳಗು (ಕ್ರಿ). ಪ್ರತಿಯಾಗಿ ಹೊಳೆ. ಪ್ರಕಾಶಿಸು: ಪಳುಕಿನ 
ಭಿತ್ತಿಗಳೊಳ್‌ ಮಾರ್ತೊಳಗುವ ನಿಜತನುಗಳಿಂದೆ ತನ್ನಂದದ ಕೋಮಳೆಯ 
ರ್ಮೆರಸೀಶನ ಪದನಳಿನಮನಾರಾಧಿಪಂತೆ ಸತಿ ಸೂಗಯಿಸಿದಳ* (ಗಿದಾಭ: 
ಟು; ಪಳುತಿನ ಕಂಟ್ಟಿಮದೊಳ್‌ ಮಾರ್ತೊಳಗುದ ಹರಿನೀಲವಣಿಯ" 
ಸೂಸಕದ ನೆಟಲ್ಲ 


ಮಾರ್ತಾಂಡತನಯ (ನಾ). ೧: ಸೂರ್ಯನ 


ಯಮ: 


ಕೆಂಡು ವಿರ 


ನೇಸರ್ಗಲ್ಲು ; 


(uric. ೦೩-೪೪) ; 
« ಸೆಮರಥರಾಹ 


ನಹಿತಂಸಿಗಳೆಂದೊಸೆದೆಳಸುವ ದೀಹದ ನವಿಲ್ಲಳೊಪ್ಪಗ: 


ಮಾರ್ದಂಗಿಕ 


ಮವಅಕೊಳ್‌ (8೬, 6-036) ; ಎಳನೀರ ಮಡಿಗಳೊಳ್‌ ಮಾರ್ತೊಳಗುವ 
ಪಾಮರಿಯರಾನನೆಂಗಳುಮಲರ್ಗಣ್ಣ ಳುಮೆಸೆಪುವಲರ್ದ ಕಮಳಂಗಳ ಮಾಸ್ಗಳ 
ಬಳಗೆಫೆಂಬ ಬಗೆ ಮಿಗುವಿನೆಗಂ (ಜೃ್ನಕ್ಯ: 3-೦೭). 
[ಹರ್‌ (£ ಮಾಲ್ಕು) 2. ತೊಳಗ] 
ಮಾರ್ದಂಗಿಕ (ನಾ). ಮೃದಂಗವನ್ನು ನಂಡಿಸುವವನು, 
ಯನ್ನು ಬಾರಿಸುವವನು: "ಆ ಮಾರ್ದಂಗಿಕಂ. ಮದ್ದಳಿಕೆಗ 
(1010, 3೬3) ;. ವೈಣಿಕ ಪಾಣಿವಿಕ.ವಾಂಶಿಕ ಮಾರ್ದಂಗಿಕ ಗಾಯಕ ನರ್ತಕಾದಿ 
ಕುತಪಪ್ರತತಿಯುಮುಂ ,-.- ಬರಿಸಿ ಕುಳ್ಳಿರಿಸಿ (ತಂತ್ರಥು, ೬೨೦೩ರ) ; 
ಒಡಲೈಬೀ ಜಡನಂ . . . ಮಹುತ್ಮನೆಹಹಾ ತನ್ನೊಂದು ಸುಮರ್ಥ್ಯದಿಂ 
೬ ೬.೬ ನುಡಿಯಿಪಂ ಮಾರ್ದಂಗಿಕಂಬೊಲ್‌ (ತ. a0). [ಸಂ.] 
ಮಾರ್ದನಿ. ಮಾರುದನಿ, ಮಾಟುದನಿ (ನಾ). ಮರುದನಿ ; ಪ್ರತಿಧ್ವನಿ: 
ಅಂಬರಚರಮಿಥೆನೆರತಾಡಂಬರದೊಡನೊಗೆದ ನಗದ ಮಾರ್ದನಿ ಕಿವಿಗ್ರ 
ತುಂಬಿ ಮನೋಜಾಗಮಗುರುವೆಂಬುದನೊಡನೆಂಬ ಶಿಷ್ಯನಂ ಪೋಲ್ರಿರ್ಕುಂ 
(೫. ೨-0೦೨); ಕರೆಕರೆದು ಗಹ್ಮರದ ಮಾರ್ದನಿಗಳು ಕೇಳ್ದು . . . 
ಕಣಕಿಅಕಿದು. ನೋಡಿ ಕಾಣದೆ ಮಜುಗುತ (1ದೃಂ. ೨-೬). ; .ಕೊಪ್ಪಿನಲಿ 
ಸಿಂಜಿನಿಯ ಸಿಕ್ಕಿದನಳ್ಳ ಉದು ಮಾರ್ದನಿ ದಿಗಂತರವೆೊದಜಲೊದಟಾಸಿದನು 
ಮಹಾಧನುವ (ಕುಣ್ಮ ಅ. ೧೩-೩)- ಮಾರುದನಿ;: ಕಡೆನುಡಿಯ 
ಸುಡಿಯುತಿದೆ ಮಾರುದನಿ ಮೊಳಗುತಿದೆ, ಆಲಿಸಾಲಿಸದನು 1 (0A 
೩೪-೦). " ಮಾರುದನಿಗೊಡು ' ಪರಾ. ಮಾಜುದನಿ : ಚೀಲ 
ವಂಗನೆಯಬ್ಬರದೊಳೊದವೆ. ಸಿಡಿಲಳುವ ಮಾಲುದನಿಯವಳ ಕಣ್ಣೊಳು 
ಕಣಿಸಿಯೆ ಮಳೆ ಶೋಕ ವರ್ಷಪುತುವೆನಲಿಸೆದುದು (ಾತತಂ- 6-2೭). 
8 'ಮಾರುದನಿ'. * ಮಾಜುದನಿ ` ಇಂಬ ಶಬ್ದಗಳು ಛಂದಸ್ಸಿಗಾಗಿ 
ಮಾಡಿಕೊಂಡಿರುವ ರೂಪಗಳು, [ಮಾರ್‌ ( ೬ ಮಾಜ್ಕು ) -.ದನ್ಮಿ] 
'ಮಾರ್ದನಿಗುಡು " ಮಾರ್ದನಿಗೊಡು ` ನೋ. 
ಮಾರ್ದನಿಗೊಡು, ಮಾರುದನಿಗೊಡು. . ಮಾರ್ದನಿಗುಡು 
೧. ಪ್ರತಿಧ್ವನಿತವಾಗು; ಪ್ರತಿಧ್ವನಿಸು : ಅವರ ಶಂಖನ್ಯ: 


(ಕ): 


ಸಿಂಹನಾದವೂ. ಭೇರೀನಿನಾದರೂ.. ಭೂಮ್ಮಾಕಾಶಗಳನ್ನು 
ಮಾರ್ದನಿಗೊಡಲಾರಂಭಿಸಿದುವು (೫. ೨೬೩). ೨. 
ಯಾಂಟಾಗುವಂತೆ ಮಾಡು : ಜೇಡವಡೆ ಕೂಡೆ ಪೊಕ್ಕೊಕ್ಕಲಿಕ್ಕಿ ಮಹಾ 
ಎಂಧ್ಯಂ  ಮಾರ್ದನಿಗೊಡಲಾರ್ದು ಬೊಬ್ಬಿಜ್‌ದಬ್ಬರಿಿ . . . 


ಪೆರ್ಬಲವೆಲ್ಲವಂ ಮರ್ಬನೊಳಡಂಗಿಸೆ (226. 06-೩9). ಮಾರುದನಿ 
ಗೊಡು : ೩. (ಆಲಂ) ಪ್ರತಿಕ್ರಿಯೆಯನ್ನು ತೋರು ; ಸ್ಟಂದಿಸು: 
ದೇವಾಂಜೆಯ ಪವಿತ್ರಪ್ರೇಮಕ್ಕೆ ಅಪ್ಪಾಜಿಯ ಹೃದಯವು ಮಾರುದನಿ 
ಗೊಟ್ಟಿದ್ದಿತು (365 30). ಮಾರ್ದನಿಗುಡು: ೨. ಮೃದಂಗಧ್ವುನ 
[ಧೀರಮಾಗೆ] ಬೆಟ್ಟುಗಳ್‌ ಮಾರ್ದನಿಗುಡೆ. ಗಜಜ್‌ ಗರ್ಜಿಪ ಕಂಠೀರವ 
ಶವಂಗಳೊಳಂ . . . ವಿಂಧ್ಯಾಟವಿಯೆಲ್ಲಂ ಪ್ರಚಲಿತಮಾದಂತಾಗೆ 
(ಉದಂತ್ರೂ- 0೬೦) [ಮಾರ್ದನಿ 4 ಕೊಡು] 
ಮಾರ್ದನಿಗೊಳ್‌ (ಕ್ರಿ). ಇ ಮಾರ್ದನಿಗೊಡು ಹಾಹಾರಪಮೆತ್ತಂ 
ಮಾರ್ಬಲನೊಳ್‌ ಮಾರ್ಡನಿಗೊಂಡುದು (ರಾಕುತ್ವ- ೦೨೯-೪)- 
[ಮಾರ್ದನಿ ೬ ಕೊಳ್ಳ) 
ಮಾರ್ದೆನಿದೋಜು.. ಮಾರುದನಿತೋರು (ಕ್ರಿ). ೬ ಮಾರ್ದನಿಗೊಡು 
0: ಇಳಿಯ ತಳೆದಿರ್ದಾನೆ ಘೀಳಿಡೆ ಗಗನ ಮಾರ್ದನಿದೋಣ, , 
ಸುದರ್ಶನಪ್ರತಿಮಾನದನು ಮತ್ತೆ ಜಗಿದನು (ಕೊರರಾ- al) 
ಮಾರುದನಿತೋರು : ರಾನತರ ಕೇಕೆಗಳು ಕಾಡಿನಲ್ಲಿ ತುಂಬುತ್ತ 
ಮಾರುದನಿತೋರುತ್ತ ಖಗಕುಲವ ಹಾರಿಸಲು [CT 
[ಮಾರ್ದನಿ 4. ಶೋಜು] 


೨: 


ಟಿ-02). 


೭೦೯೮ 


ಮದ್ದಳಿ| * 


೩5 


46 


ಮಾರ್ದೆಳಿಕ 


ಮಾರ್ದನಿಯಿಡು, ಮಾರ್ದನಿವಿಡು (ಕ್ರಿ). ೧. ಎ 
೧: ಸಂತಸದೆ ಬಾಹಾಸ್ಟಾಲನಂಗೆ: 


ಮಾರ್ದನಿಯಿಡುವೆ ಪಡ: * ಮನಃಡೇಂದ್ರಂ 

ಒಗೆದಬಳುಂಭ್ರನೂಪುರದ , ರಬಂಕೃತಿ 

ಮಾರ್ವನಿಯಟ್ಟು ನಾಡೆಯುಎಂ ಪಗೆ ಕುಜಕೋಟರಂಗಳಂ (ಕುಸುರಿ. 

ಮಾರ್ದನಿವಿಡು : ಮಾರ್ದವದೆ ಸಖಿಯರೊಡನೆ 
ಜನಾರ್ದನನಾಡುತ್ತುಮಿರ್ದ ಪದದೊಳ್‌ ದೆಸೆಗ್ಗ ಮಾರ್ದನಿವಿಡಲದ್ಳುತ 
ಸೈಷನರ್ದನವುಣ್ಣಿಮದದೊಂದು ವಜ್ರ್ರಾಶನಿವೊಲ್‌ (ಗು, ಇ) 
೨. ಪಲವುಂ ತೆಲದ ಪಜ್‌್‌ಗಳೆಸೆವುದ್ದು: ಮರಭಸದಿಂದಂ ಮಾರ್ದನಿವಿಟ್ಟು 
ಮುದುಗಣ್ಣನಮನುಂಟುಮಾಡಿದಂತೆ. ಶಾಂತೀಶ್ವರಂಗೆ (೫30ತಿಫು, 00-80 ನ). 

[ಮಾರ್ದನಿ _ ಇಡು] 

ಮಾರ್ವನಿಎಡು `ಮಾರ್ದನಿಯಿಡು' ನೋ. 

ಮಾರ್ದನಿಸು (ಶಿ) ವಾರ್ದನಿಗೊಡು ೧: ಆದರ ಸಪ್ಟಳ ಮಾರ್ದನಿಸು 
ತ್ತಿತ್ತು ಸುಂದರಿಯ ಕಿವಿಯಲ್ಲಿ (ಹಳ್ಳಜತಿ- ೧೦೮); ಮಲೆದಾಣಮಾಷುದು. 
ತಾನೆ ಹೊಳಲಿಟ್ಟು ಮಾರ್ಡನಿಸದಾ ನ ಗಳೆ (ಮೂರುನಾ, 003)- 

[ಮಾರ್ದನಿ - ಇಸ್ಟು] 

ಮಾರ್ದವ (ನಾ). ೧: ಮೃದುವಾದುದು ; ಕೋಮಲವಾದುದು : 
ವಿವಿಧೆಭಕ್ಷ್ಮಂಗಳನಮಳಮಾರ್ದವರಸರಸಾನ್ನುಗಳಂ ತದ್ಯುವತಿಯುತ್ಸದ 
ದಿಂದ ಮಾಡುತ್ತಿರ್ಫ ಸಮಯದಲಿ [ಉಕು” ೨೪-೩). ೨. ಕೋಮಲತೆ: 
ಸುಕುಮಾರತೆ ; .ವನರ್ದವ ಸುವಾಸನೆಗಳೊಂದೊಂದನೊಡಗೊಂಡು 
ಆರ್ದ್ರತಾಮಾಧುರ್ಜರಸಪುಬ್ಬ! ಯನು ಪಡೆಯೆ ಆ ಹಣ್ಣು ಬೆಲೆಹಣ್ಣು 
(8೩6. ೬೭-೦೭). ೩. ಮೃದುಸ್ವಭಾವ : ಮಾರ್ದವಿದೆ ಸಖಿಯ 
ರೊಡನೆ ಜನಾರ್ದನನಾಡುತ್ತುಮಿರ್ದ ಪದದೊಳ್‌ ದೆಸೆಗಳ್‌ ಮಾರ್ದನಿ 
ವಿಡಲದ್ಭುತವ್ಪಷನರ್ದನವುಣ್ಮಿ! ದುದದೊಂದು . ವಜ್ಯಾಶನಿವೊಲ್‌ (೩. 
8-೩೨): ಮಾರ್ದವಮಂ ದ್ವಿಜರೊಳ್‌ . . . ಮನ್ನಣೆಯ ಪೊರ್ದುಗೆಯವ 
ನೊರ ಪುದುಗಿಸಿ ಬೇರ್ದಳೆಯಿ ಪನಿಂಪುಗೊಳಿಸಿ ರಾಜನಿಲಿಂಪಂ (೩೪0 ೩-೦೬೦), 
೪. [ಜೈನ] ವಶಧರ್ಮಗಳಲ್ಲಿ ಒಂದು; “ದ್ಲಾನ. ಆದರಸತ್ಕಾರ. 
ಕುಲ. ಜಾತಿ, ಬಲ, ಐಶ್ವರ್ಯ. ತಪ ಮತ್ತು ಶರೀರಸೌಂದರ್ಯ 
ಇವುಗಳ ಅಭಿಮಾನವಲ್ಲದೆ ಇರುವುದು” (ಇಂಥ. ಕೈ ಶಾರಿ ೩೪೧8ರ): 
ಉತ್ತಮಕ್ಷಮಾಮಾರ್ದವಾರ್ಜವ . - . ಬ್ರಹ್ಮಚರ್ಯಪರ್ಯಾಯಪರ್ಯಾಪ್ತ 
ದಶಧರ್ಮಂಗಳಂ ಕೈಕೊಂಡು (ಅಂತ್ರ. ೬-೩೦ 5); ಕ್ಷಮೆ ಮಯ್‌ ಮಾರ್ದವ 


ಪೊಜಿವುಟ್ಟು (ಉರು: ೩೬೭): 


3-6) ೧. 


ಮೋಜೆ ಸುಜಮಳವಟ್ಟಿರ್ದಾರ್ಜವಂ ... ನನ ಬ್ರಹ್ಮಚರ್ಯ(ಮೆ] 
ಮಾನೋನ್ನತಿ ವರ್ಧಮಾನಮುನಿಗಕ್ಕುಂ ಪೆಜರ್ಗಕ್ಕುಮೇ (ಸುಳುಮ್ಮಾ 
9-2೬) ; ಕುಲ ರೂಪು ಜಾತಿ ಸುಬು। ಇದ್ದಿ ತಪಸ್ಸು ಶಾಸ್ತ್ರ ಸಲೆ ಶೀಲ ಪ್ರ ಪ್ರಭೃತಿ 
ಗರ್ವದೊಳು ನೆಲಸದೆ ಗರ್ವಮಾತ್ರವ ಮಾಡಂಸ್ಯ ದು ಚೆಲುವೆ. ಮಾರ್ದವ 
ಧರ್ಮ (ರ್ಯಾರಣಿ. 00-೬೬೯). [ಸಂ.] 

ಮಾರ್ದವತೆ (ನಾ)- ಮೃದುತ್ವ; ಸುಕುಮಾರತ : ನರವ್ಯೂಹದ ಮಾರ್ದವತೆ 
ವಯಸ್ಸಾದಂತೆ ಕಡಮೆಯಾಗುತ್ತದೆ (ಕಿ]ರ- ೨೦೩); ಅಣಕಿಸುವ ಧ್ವನಿಯು 


ಹಾಡಿನ ತುಂಬೆಲ್ಲ ತುಂಬಿದ್ದರೂ ಅದು ವೀರಶೈವಸಂಸ್ಕಾರವನ್ನು ಹೊಂದಿ 
೦ದಿರುವುದರಿಂದ ಮಾರ್ದವತೆಯು ತುಂಬಿ ತುಳುಕಾಡುವುದು. 
(ಗನ್ನಶಾ- ೫೪). [ಸಂ. ಮಾರ್ದವತಾ] 


ಮಾರ್ದಳಿಕ (ನಾ). ಮೃದಂಗ ಬಾರಿಸುವವನು ; ಮದ್ದಳೆ ನುಡಿಸು 
ವವನು: ಯೌದನವಂಧುಮದಮುದಿತ ಮಾರ್ದರ್ಳೀ[ಕಾಣಾ, ರ೯ಂಗಿಕ) 


ವಾಂಶಿಕಪ್ರಹನ್ಯಮತಾನವಾದ್ಯ ಮೃದಂಗದೇಶನಿನದ: €ದಸುಂದರ 


ಮಾರ್ದಿಟ್ಟಿ 


ನಟತ್ಸುಂದರೀಸಂದೋಹಮುಮಭೂತಪೂರ್ವರಮಣೀಯಮುಮಾಗೆ (6ಂತ್ಯ. 


೬೬ ಕ). `ಮಾರ್ದಂಗಿಕ' ಪರಾ. [ಸಂ.-ಮಾರ್ದಲಿಕ) 
ಮಾರ್ದಿಟ್ಟಿ (ನಾ). ಪ್ರತಿಯಾಗಿ , ನೋಡುವ ನೋಟ. - ದೃಷ್ಟಿ : 
ಮಾರ್ದಿಟ್ಟಿಯನ್ನಾಂತು ನಿಟ್ಟಿಸುತ್ತಿದ್ದು ಕಣ್ತುಮುಳ್ಳು . . . ಮೊಗ ಕತ್ತು 
ಗಳನ್ನೊರಸಿಕೊಂಡು: ಧಿಗ್ಗನೆ ಮೈ: ಯ್ದ (ಹಂತ್ರತ- iA ೫ 
[ಮಾರ್‌ (ಇ. ವೂಜ್ಯು) -- ದಿಟ್ಟಿ] 
ಮಾರ್ಜೊಡೆ (ಕ್ರಿ). ಮತ್ತೆ ಉಜ್ಜು.- ತಿಕ್ಕು; ಪುಣ್ಣೀತಿಣಿಗೆಟಗೆ ನೊಳಂ 
ರ್ಣಶೃಂಗಾಗ್ರದಿಂ ಮಾರ್ದೊಡೆಯುತ್ತುಂ . . . ಬಂದುದು ದುದವಿದ 


ಳಪ್ಟೀಗಳಾಕ್ಷಂ ಮಹೋಶ್ಷಂ  (ಊಕ- we). 
[ವಾರ್‌ (< ಮಾಜ್ಯು) 4+ ತೊಡ 

ಮಾರ್ನಡೆ (ಕ್ರಿ). ಎದುರಾಗಿ ನಡೆ: ನಯದ ಬಿಜ್ವಲದ ವರ್ಣನೆಯ 
ಸತಿಯರೊಳು ಮಾರ್ನಡೆದಳರಸಿ ಸೌಬ್ಯಾರ್ಣವದ ತೆರೆಗಳಂತೆ (ಈ೩30- 
೪-೨೦); ಯಾಂದ್ಧಸನ್ನದ್ಧರಾಗಿ ಗಜಾಶ್ವೋರುವರೂಥೆವೀರಭಟಸೈನ್ಶಂ 
ಗೂಡಿ ಕುಂತಾಸಿಚಕ್ರಗದಾದ್ಯಾಯುಧಮಾಂಯು ಮಾರ್ನಡೆದು ಬೀಡಂ ಬಿಟ್ಟ 
ರಾಟೋಪದಿಂ (ಕೃತಂ. ಒಲ). [ವಯರ್‌ (ಆ ಮಾಜ್ಕು) 4 ನಡ) 

ಮಾರ್ನುಡಿ,, ಮಾರುನುಡಿ, (ಕ್ರಿ). ೧. ಪ್ರತಿಯಾಗಿ ಮಾತನ್ನಾಡು ; 
ಮಾರುತ್ತರ ಕೊಡು: ಮಿಡಃಕದೆ ಭೀಷ್ಮ ನೋಡುತಿರು ಕುಂಭಜ 
ಸುರ್ಜಿರು ಕರ್ಣ ಮಿಕ್ಕು ಮಾರ್ನುಡಿಯದೆ ಮೆಎಗುವಟ್ಟಿ ರೆ (₹ಂಠಶಣ. 
೬-೩) 2 ಇದರ್ಶೆ ಎೀನೇನುಮೇ ನುಡಿಯದಿರೆಂದು ಲಕ್ಷ್ಮಣನಂ ಮಾರ್ನುಡಿ 
ಹುದಂತು ಮಾಡಿ (ಕಣಕ. 0೬-೭ 8): ಕರೆಯಲು ಮೂಕನೇ 
ಮಾರ್ನುಡಿಯೆ: ನೀಂ - (೧14: 0೪-೦0): ೨. ವಿರುದ್ಧವಾದುದನ್ನು' 
ಹೇಳು: ಎದುರುತ್ತರ ಕೊಡು: ಪತಿವಚನಕೆ ಮಾರ್ನುಡಿವುದುಂಟಾ 
ದೊಡ; ಸತಿಗೆ ನಿಷ್ಠೃತಿಯಿಲ್ಲೆಂಬ ಶ್ರು ತಿಯಿಂದೆ ನಿಮಗೆ ನಾನುಸಿರಲಂಯುವೆನು 
(ಕತತ. ೬-೪): ಮಾರುನುಡಿ,: ೧. ನಂತಿದ್ದ ಹಾಗೆಯೆ ಹೈಮವತಿ 
ಮಾರುಸುದಿದಳು (64. ೬)... [ಮಾರ್‌ (ಎ ಮಾಜ್ಯು) 4-ನುಡಿ] 

ಮಾರ್ನುಡ್ಮಿ, ಮಾರುನುಡ್ಕಿ, ಮಾಜುನುಡಿ (ನು). ೧. ಪ್ರತ್ಯುತ್ತರ: 
ಜವಾಬು: ಧಾರುಣೆಯಾಣ್ಮನಿದಕ ಮಾರ್ನುಡ ಯಾವುದೆಂದು ಚಂತಿಸುತ| 
ಮಗುಳಿಂತೆಂದನು (ವವು. ೪-೬೬) ; ನಿನತಾವ ಕೇಳ್ಳೆಗಂ ಮಾರ್ನುಡಿಯ 
ನೀಯೆ ನಾನ್‌ (ಕತ್ತ. 8೨-00). ಮಾರುನುಡ್ಡಿ ; ೧. ನಿನ್ನನೊದು 
ಕೇಳೆಲೆದು ಮನವು ತವಕಗೊಳ್ಳುದು ಇತ್ತ ನೋಡಿ ನಾಚದೆನಗೆ ಮಾರು 
ನುಡಿಯ ಕೊಡುವುದು (ಕರಿಸೋ- ೨೭-೦೬. ಮಾಜುನುಡಿ ; ೨. ಪ್ರತಿ 
ಯಾದ ಮಾತು: ಬೇರೆಯಾದ ಅಭಿಪ್ರಾಯ : ಮಾಜುನುಡಿಯಿರದಿರ 
ಅ ಮನ ಮಾಜುವುದಲಾಯೆಂದು ಮಣಿಗಣದೋಲಿಿಕೆಯ ಮುದ್ರಿಕೆ 

ನ ರಮೆಗೆ ರಾಘವನ (ಕರಂ. ೫-೩-೪3), 

[ಪೂರ್‌ (ಇ ಮಾಜ್ಯು) -- ನುಡ್ಕಿ) 

ಮಾರ್ಪ "ಮಾಡ್ಕು` ಪರಾ. 

ಮಾರ್ಪಜ್ಜಿ. ಮಾರ್ಪೆಜ್ಜೆ (ನಾ). ವಿರುದ್ಧವಾಗ ನಡೆ.- ಚೆಲನೆ: 
ಮಾರ್ಪಜ್ಜೆ ಗೆಡು" ಪರಾ. ಮಾರ್ಪೆಜ್ಜೆ : `ಮಾರ್ಪೆಜ್ಜಿಗೆಡು` ಪರಾ. 

[ದೂರ್‌ (ಇ ಮಾಲ್ಕು) -- ಪಜ್ಜೆ) | 
ಮಾರ್ಪಚ್ಞೆಗೆಡು. ಮಾರ್ಪೆಜ್ಜೆಗೆಡು (ಕ್ರಿ). : ವಿರುದ್ಧವಾದ ಚಲನೆಗೆ | 


14 


ಅಡ್ಡಿಯುಂಟಾಗು : ನನ್ನೆ ಶೇರ್ಮಾರ್ಪ[ಣಾಣಾ- pe ಕಗೆಟ್ಟುದು 
ಸರೋಜಾಕ್ಷಿ ನಿನ್ನಾಟ ಕಟ್ಟಿತರಸಂಚೆನಡೆಯ್ಳಳೆ (ತೈಬಠಾ- ೬-೬೦). 
ನಾಡ ನ ಪ್ರಯೋಗದ ಪಾಠಾಂತರವನ್ನು 
ನೋ! [ಮಾರ್ಪಜ್ಚೆ 1 ಕೆಡು] 

ಹ (ನಾ). ಸಮಾನ ; ಎಣೆ :.ಸಾಟಿ : “ಸರಿ, ದೊರೆ, ಪಡಿ. 
ಗಡೆ. ಪಾಟಿ. 


ಸಿ ಎಣೆ. ತೊಣೆ, ಮಾಪ! ರ್ಷಡೆ ಡಿ. - * ಹೋಟ್ಟಿ' 


೭೦೯೯ 


ಮಾರ್ಪಾಡಿ 


ಸಂಗಡಂ-ಈ ೧೮ ಸಮಾನಕ್ಕೆ ಪೆಸರ್‌” (18. ೫-೨೦) ; ಕುಡುವುರ್ವಾ 
ನಡುವೆಂದು ಬಣ್ಣಿಸುವ ಬೇಳಂಬಂಗಳಂತಿರ್ಕೆ ಮಾರ್ಪಡಿ ಮೂಲೋಕ 
ದೊಳಿಲ್ಲ (೫೦೪ಕ್ಕ. ೯-೬). [ಮಾರ್‌ (-ಮಾಜ್ಯು) -- ಪಡ್ಕಿ] 
ಮಾರ್ಪಡಿಸು (ಕ್ರಿ). ವ್ಯತ್ಯಾಸಪಡಿಸು : ಬದಲುಯಿಸು : ವೋ 
ಪರ್ವತಂಗೊಲಿಯದಂತವನ ಮೊಗಮಂ ಮಂಕಡಮೊಗದಂತೆ - ದಾರ್ಪಡಿಸ 
ಲಷ್ಟೆದು (ಉದ್ಕುತ. €-/೬); ಮಾನವನ ಅಂತರಂಗ ಎಲ್ಲಿಯೂ ಒಂದೇ. 
ದೇಶ ಕಾಲ ಭಾಷೆಗಳು ಇದನ್ನು ಮಾರ್ಪಡಿಸಲಾರವು (ತಿಗದಾ ೪) 
[ಮಾರ್ಪಡು _.. ಎ ಇಸ್ಕು] 
ಮಾರ್ಪಡು (ಕ್ರಿ). ಬದಲಾವಣೆಹೊಂದು ; ವೃತ್ಯಾಸಗೊಳ್ಳು : ಅವತ 
ರಿಸಿಹನು ಬೊಮ್ಮ ಎಶ್ವದೇಹದೊಳೆನ್ನೆ ಅವನ ವೇಷಗಳೇಕೆ ಮಾರ್ಪಡುತಲಿ 
ಹವು? (ಮಂಕಕ- ೩ಬ); ಶ್ರಿಪುರಸಂಹಾರಮದ ಬಳಿಕ ಆಯಾಸಗೊಂಡ 
ಶಿವನ ಹಣೆಯಿಂದ ಬೆವರುಹನಿಯೊಂದು ಬಿದ್ದು ಮರವಾಗಿ ಮಾರ್ಪಟ್ಟ 
ಕದಂಬ (ತಸುಕೊ- ಇ೩) - 
[ಮಾರ್‌ (ಎಮಾಲ್ಕು) 4 ಪಡ್ಕು-/ತಮಿ, ಮಾಜುಪಟ್ಟ' 


ಮಾರ್ಪಡೆ (ನಾ). ಎದುರುಪಡೆ ; ಶತ್ರುಸೈನ್ಯ : ಅಂತಿದಿರಾತ ಮಾರ್ಪಡೆ 
ಯೆಲ್ಲಮಂ ಜವನ ಪಡೆಗೆ ಪಡಿಗಚ್ಚಿಕ್ಕುವಂತಿಕ್ಕಿ . (ಶಂತಳಾ- 00-69 ಕ) ; 
ಮೇಲೊಡ್ಡಿದುದೈದೆ ಬಂದೆ ಮಾರ್ಪಡೆಯನಿತುಂ (ಕಾಣ. ೨86); ಮಾರೃಡೆ 
ಗಳ ಕೂರ್ಬುಡುಗೆ, ಪೋರ ಬಯಸಿ ಕಡೆದೆರೇ ! (ಕಾರಿ. ೩-೩೬). 
ಮಾರ್ಪಡೆಗಿಡಿಗ ಶತ್ರು ಸೈನ್ಯಕ್ಕೆ ಗಿಡುಗನಂತಿರುವವನು ; ಒಂದು 
ಬಿರುದು: ಶ್ರೀಮನುಮಾಹಮಂಡ(ಕೇ]ಸ್ವರ ಕೇಸವದೇವಒಡೆಯರ [ಪದದ] 
ಕಳುವ ಲೊಕ್ಕಿಯ ಬಳಿಯ ಬಿರಿದು 'ಮಾರ್ಪಡೆಗಿಡಿಗ ಮಲೆವರ 
ಗಂಡ ಕಾ (ಲೆ) ತ್ತಿ ಮಾಡುವ ನಾಯಕ೦' (44 1. ೫೫-6; 
5425 1). ಮಾರ್ಪಡೆಗೊಳಂಟ ೩ ರತ್ರುಸೈನೈಕ್ಕೆ ಗಡುಸಾದವನು ; 
ಒಂದು ಬಿರುದು : . ಶ್ರೀಗಾಸ್ರಯವೆನೆ ತೇಜಕ್ಕಾಗರವೆನೆ ನೆಗಬ್ಬ ಗಂಗ 
ವಜ್ರನ ಲೆಂಕಬೋಗಾಯ್ವನೆಂಬರವರೊಳ್ಳೋಗೆನು ಮಾರ್ಪ್ರಡೆಗೊಜಂಟ 
ನಣ್ಣನ ಬಂಟ' (ಕ. ೫ (4): ೦೭೦-೩; 108ರ ೪3). ಮಾರ್ನಡೆಭೀದು.. 
ಶತ್ರುಸೈನೈದವರಿಗೆ ಭೀಮನಂತಿರುವವನು; ಒಂದು ಬರುದು : ತೇಜ 
ಮಾರ್ತ್ತಣ್ನಂ ಮಾರ್ಪ್ವಡೆಭೀಮಂ ಮಲ್ಲಿಕಾಮೋದಂ ಕೀರ್ತಿವಿವ್ಮಾಧರಂ 
(Fa: XX 30-6 5 1019), [ಮಾರ್‌ (ಇಮಾಣ್ಯು) 4 ಪಡೆ] 
ಮಾರ್ಪಣ (ನಾ)... (ಧರ್ಮವಿರುದ್ಧವಾದ ಕೆಲಸಕ್ಕೆ) ` ಪ್ರತಿಯಾಗಿ 
ಪಡೆಯುವ ಹಣ:  ಅಣುಮಾತ್ರಂ -ಕೊಸರಿಲ್ಲದಾಳ್ನನೆಡೆಯೊಳ್‌ 
ಲಂಚಕ್ಕೊಡಂ: ಮಾರ್ಪಣಮೆಂ ಕೊಂಡತಿವಿತ್ತಮಂ ಕೆಡಿಸಿ... 
ಭಕ್ಷಿಪಾ ಗಣಕಂ ಹೆಗ್ಗಣಕಂ ಸಮಂ (ರೀತ. ೬೬)- 
[ಮಾರ್‌ (ಎ ಮಾಜ್ಕು) 4 ಪೆಣ್ಮ] 
ಮಾರ್ಪಾಟ 'ಮಾರ್ಪಾಡು' ನೋ: 
ಮಾರ್ಹಾಟು 'ಮಾರ್ಪಾಡು' ನೋ. 
ಮಾರ್ಪಾಟುಗೊಳು 'ಮಾರ್ಪಾಟುಗೊಳ್ಳು' ನೋ. 
ಮಾರ್ಪಾಟುಗೊಳ್ಳು. ಮಾರ್ಪಾಟುಗೊಳು (ಕ್ರಿ). ವ್ಯತ್ಯಾಸವನ್ನು 
ಹೊಂದು; ಬದಲಾವಣೆಯಾಗು : ಶಕ್ತಿಪಾಡೆಯ' ರೀತಿಯಲ್ಲಿರುವ 
ಅವರ ನಂಬಿಕೆ, ಅವರ ಆಚಾರ ಮಾರ್ಪುಟುಗೊಂಡುದು ನಿಮಗೆ ಕಾಣಿಸು 
ತ್ತದೆಯೇ ? (4%- 09). ಮಾರ್ಪಾಟುಗೊಳು :. ಮಾವಿನ ಬೇವಿನ 
ಬೇರುಗಳೊಂದಾಗಿ ನೆಲದೊಳು ಹೆಣೆದುಕೊಂಡಾಗ' ಮಾವಿನ ಸಿಹಿ ಹೋಗಿ 
ಬೇವಿನ ಕವಿಯಾಗಿ ಮಾರ್ಪಾಟುಗೊಳುವುದು ಬೇಗ (ಇಂಕಾ. 0೬) 
[ಮಾರ್ಪಾಟು (4 ಮಾರ್ಪಾಡು) - ಕೊಳ್ಳು (ಆ. ಕೊಳ್‌) 
ಮಾರ್ಪಾಡಿ (ನಾ). ಶತ್ರುಸೈನ್ಯ : ವೈರಿದಳ : ಈತನೆ ಗಂಡನೆಂದೆನಿಸಿದಂ 
ಮಾರ್ಪಾಡಿಯಿಂ ಬೂದಿ ಪಾಜಾದ ಕೆಂಡಕ್ಕೆಣೆಯಾಗಿ ನಿಂದು ಪೃಥಿವಿ" 


ಮಾರ್ಪಾಡಿತನ 


ಪಾಲಾವನೀಪಾಲಕರ (ತುಪ್ಪ ಪು 00- ನರನಿರ್ದಂ 
ಯೊಳರಿದೆನಗಾವುದಅ ಗರ್ವಮಾವುದಅಳವೇವಿರಿಯೆನಿದ: 


ಮರುಳೇ ನೀನಿಂತು ವೀರಪಟ್ಟಿ ಮನಾಂಪೋ (ಶಂ. ೦೨-೩೬). 
[ಮಾರ್‌ (< ಮಾಣು) 4- ಪಾಡ್ಯ] 
ಮಾರ್ಪಾಡಿತನ (ನಾ). ವಿರೋಧ : ಪ್ರಶಿಕೂಲತೆ ; 
ರ್ಪುಡಿತನಮಂ” (೧೬೫. ೨೮-೨೪). 
[ಮಾರ್ಪಡ್ಯಿ (ಏ.. ತಮಿ. ಮಾಜುಪಾಟು) 4 ಎತನ] 
ಮಾರ್ಪಾಡು, ಮಾರ್ಪಾಟ್ಕ ಮಾರ್ಪಾಟು (ನಾ). ಬದಲಾವಣೆ: 
ವ್ಯತ್ಯಾಸ : ಈ ಮಾರ್ಪಾಡನ್ನು ಅರ್ಥಮಾಡಿಕೊಳ್ಳುವುದು ಸ್ವಾಮಿಗೆ 


ಸಾಧ್ಯವಾಗದೆ ಹೋಯಿತು (ಸ್ಮಾಬಕ್ಕೀ. 10); ಒಬ್ಬರಿಂದ ಇನ್ನೊಬ್ಬರು 
ಪ್ರತಿಮಾಡುವಾಗ ನಡೆಸಿದ. ಮಾರ್ಪಾಡಿನ ಫಲ (14ರ: ೫): 


ಮಾರ್ಪಾಟ : ಎಮ್ಮಾ ಮಾನಸರ ಮನೋವಿಕಾರಮುದುನಿಂಗಿತದಂಮಂ 
ುಡಿಯಿಂ ನಡೆಯಿಂ ಗೆಯ್ಮೆಯಿಂ ಮೊಗದ ಮಾ 
ಮೆಂದು ಬಲ್ಲರೆ ಬಗೆ (ಕಾಮಾಕ್ಯ, ೦೧-೦೪). ಮಾರ್ಪಾಟು : ಜೀವಂತವಸ್ತು 
“ಇ ಪರಿಸ್ಥಿತಿಗೆ ತಕ್ಕಂತೆ ಮಾರ್ಪಾಟು ಹೊಂದುವುದು ಅವುಗಳ ವಿಶಿಷ್ಟ 
ಲಕ್ಷಣ (ಸಕಕ. ೩೦); ತಮಿಳು - ಕನ್ನಡ ಭಾಷೆಗಳೊಡನೆ ಹೋಲಿಸಿದಾಗ 
ತೆಲುಗುಭಾಷೆಯ ಕೆಲವು ಪದಗಳಲ್ಲಿನ ಮಾರ್ಪಾಟು. ಅದರಲ್ಲಿಯೂ ಆ 
ಧ್ವನಿವೃತ್ಯಾಸ ಸ್ವಾಃ ರಸ್ಕವಾದುದು (ue: 043): 
[ಮಾರ್‌ (ಎ ಮಾಜ) ; ಪಾಡ್ಕು] 
ಮಾರ್ಪಿಡಿ (ಕ್ರಿ). ೧. (ವೈರಿಗಳ ರಾಜ್ಯಾದಿಗಳನ್ನು) ಪತಿಯಾಗಿ 
ಹಿಡಿದುಕೊಳ್ಳು.-ಸ್ವಾಧೀನಪಡಿಸಿಕೊಳ್ಳು ; ನುಡಿದುದೆ ನನ್ನಿ ಮಾಡಿದುದೆ 
ಶಾಸನಮಿತ್ತುದೆ. ರಾಮರೇಸು ಮಾರ್ಟ್ಪಿಡಿದುವೆ ದಬ್ರಲೇಪಂ (os. vir 
ಕಿಯೊ. 00-39: 1096 ?): ಅಲ್ಲಿ ನುಡಿದುದೆ ನಯ ನೋಡಿದುದೆ. ಸಾಧ್ಯ 
ವೊಡರ್ಚ್ವಿತೆ ಕಾರ್ಯಸಿದ್ಧಿ ಮಾರ್ತ್ರಡಿದುದೆ ಸೊಂಮು (ಕೂ. 1. ೨೩೨೩: 
1088). ಪ. ವಿರೋಧವನ್ನು ಹೊಂದು: ವಿರೋಧಿಸು : ಮಾರ್ವಿಡಿಯೆ 
ಮಾಣನೀ ಭಟನೇರ್ಪಸವಿಗನೀತವಿದಿರ್ಗೆ ಬರಲಾರ್ಪದರಾರ್‌ ಮಾರ್ಪಡೆ 


ಪಃ ಆ. ಅಅರಿಯಲ। 


ಯೊಳೆನ್ನ  ಘನದೋರ್ದರ್ಪದುನಾವರಿಸಿ. ನೆಟ್ಟ ಕರ ರೆಣವಜ್ರಂ 
(ಪಾತ: ೩೦೦), [ವಾರ್‌ (ಇ ಮಾಜ್ಕು) + ಪಡ] 
ಮಾರ್ಪ (ನಾ). ಬದಲಾವಣೆ; ವ್ಯತ್ಯಾಸ; ಮಾರ್ಪಾಟು ; 


ಅಲ್ಲಲ್ಲಿಯ ಸಂದರ್ಭ ಸನ್ನಿವೇಶಗಳಿಗ ಗಿ ಆಕಾರಗಳೊಳಗೆ ಇಪ್ಟಷ್ಟು 
ಮಾರ್ಪುಗಳಿವೆ (ಕಾರಿಸು. ೨೦): ಬೆಟ್ಟಗುಡ್ಡಗಳನ್ನೆಲ್ಲ ಕಡಿದು ನೆಲ 
ಬಯಲುಮಾಡಿದುವರಿಂದ ಪ್ರಕೃತಿಯಲ್ಲಿ ಅನೇಕ 
ದೋರಿದುವು (ಕಾಲಹಸಿ: ೪0). 
[ ಮಾರ್‌ (ಇ. ಮಾಜ್ಕು) - - ಪ್ಯ-/ತೆಲು. ಮಾರ್ಪ) 
ಮಾರ್ಪುಗೊಳ್ಳು (ಕ್ರಿ). ಬದಲಾಗು : ವೃತ್ಯಾಸ ಹೊಂದು: ದುಬ 


ವಾರಗಳು 


ಸುಖಗಳಿಂದ ಮಾರ್ಪುಗೊಳ್ಳದ ಶಾಶ್ವತಸೌಂದರ್ಯದ ಗುರಿಯತ್ತ 
ಸಾಗುವ ಈ ಲೌಕಿಕಾಲೌಕಿಕಮಿಶ್ರಸೌದರ್ಯವನ್ನೇ ನಾವೀಕ್ಷೆಸಬೇಕಾದುದು 
`` (ಹತೋ. ೩೮೦); ಬಾಳುವೆ ಮಾರ್ಪೆಗೊಳ್ಳಲು ಹೊಸದೊಂದು ಕಣಿವೆ. 
ಯನ್ನು ಹಿಡಿದು ಮುಂದೆ ಸಾಗಿತು (ರೂಪಕ. ೭6). 
[ ಮಾರ್ಪು + ಕೊಳ್ಳು (ಕೊಳ್ಳ) ] 

ಮಾರ್ಪೆಜ್ಜೆ “ಮಾರ್ಪಜ್ಮೆ' ನೋ. 

ಮಾರ್ಪೆಜ್ಜೆಗೆಡು 'ವಾರ್ಪಜ್ಜೆಗೆಡು' ನೋ. 

ಮಾರ್ಪೊಡೆ (ಕ್ರಿ). ಪ್ರತಿಯಾಗಿ ಹೊಡೆ; ಎದುರಿಸಿ ಹೊಡಿ: 


ಮುನ್ನಮೆ ತದುಗ್ರಧ್ವಾನದಿಂದಂಗರಕ್ಷಸಮೂಹಂ ಜೆಸೆಗೆಟ್ಟು ಯಾನಗಜ 
ವಾಜಿಶ್ರೇಣಿ ಬೆಂಗೊಟ್ಟು ಶೋಯ್ದ ಸುಷ್ಕದ್ದೀರರೊಳೆಲ್ಲ ಮಾರ್ಪೊಡೆದರಾ 


ನಿ 2 
ಪ್ರಸ್ತಾವದೊಳ್‌ ಕೃಷ್ಣನಂ (ಗ. ೬-೩೬) ; ಸಿಡಿಲು 


ಕಾಯ್ಲಿನಿಂ 


4 


೦ ಸಿಂಗವಂ ಕಡಿದಂ ಭಾವಿಸೆ 


೦ಬಿಕಾನಂದನೆಂ (೪3. 1, ೦-೩೬ : 2204). 
[ದಾರ (ಆ ಮಾರ್ಕು) ೪ ಪೊಜೆ] 
ಮಾರ್ಪೊಣರ್‌ (ಕ್ರಿ). ಎದುರಾಗಿ ಹೋರಾಡು, - ಯುದ್ಧಮಾಡು : 
ತು ಮದೇಭದೊಡ್ಡೆ ನಿತು ತೇರ್‌ ಅನಿತೆ ಮದೇಭದೊಡ್ಡನಿತೆ 
ತೇರನಿತಾಳನಿತಶ್ವ ಮಸ್ತ್ರದಿಂ ಜನಿಯಿ: ಪೋರ್ಡು ಮಾರ್ನೊಣರ್ದು 
ತೆಲ್ತಿಜ್‌ದೆಯ್ದು ಪೆಳಂಚಿ ಕನಡುಶಿರ್ಪಿನೆಗಂ (ಜಗು. ೦೮-೫೦), 
[ಮಾರ್‌ (೮ ಮಾಜ್ಯು) + ಪೊಣರ್‌,] 
ಮಾರ್ಪ್ನೊರಯ್ಯ್‌ (ಕ್ರಿ). = ಮಾರ್ಪೊಡೆ ;: ತನ್ನೂರ್ಮಿಗಳ್‌ ಬಂದು 
ಪಂದಿದಲ್‌ಂ ಪೋದ ತಪೋಹಳು (?) ಗಗೆನದುಂ ಮಾರ್ಪೊದೈೆ ಕಣ್ಣೂ ಬ್ಬ 


೨ಂಬಿದಸುಬ್ಬಿಶಂಖಧೆವಳಂ ಗಂಬ್ಲೀರನೀರಾಕರಂ (ಶ್ಯಶಕಾ. 


ಖಗನೆಜಗಿ ಗವಾದಂಡದಿಂ 


ತೋರ್ಪುದಿದುತ್ತೆ 


ಪೊ 


ಪೊಯ್ಯೈೆ ಭೀದುಂ ಸಜಯಂ 
ತದ್ವೈ ೈತ್ಯನ ಗದೆಯಂಡಿಯಲ್‌ (ಕಜ. 0); 
ಮಂ ಪುಟಂನೆಗೆದಫೋರ್ಲ ಮಾರ್ಪೊಂ: - ೬ ಶೋದುಳೆ 
ಮೂಡಿಗೆಗಳಿಂ ಪುಸ್ಪಾಸ್ವ ಪೊಬ್ಬುಳ್ಳೇ 

(cow. ೦೨-೩೪). (ಮಾರ್‌ (ಇ ಮಾಜ್ಕು)  ಪೊಯ್‌] 
ಮಾರ್ಪೊಸ್‌ (ಕ್ರಿ)- ಪ್ರತಿಯಾಗಿ ಉಜ್ಜು, - ತಿಕ್ಕು: ಪರ್ಪರಿಕೆ 
ಗಿಡವೆ ಕಲಿ ವಿಷಖರ್ಪರನಿದಿರುಂತೊಡಾಂತು ವಲಲಂ ತಳೆದುಂ ಮಾರ್ಪೊ 


ಸೆಮ ತಳ್ಳು ಕ(ಣ್ಮಿರಿ]ತರ್ಪಿನೆಗಮವೂ![ಕಿ] ಸಿಂಹನಾದದಿನಾರ್ದಂ (ಶೈಶಕಾ 
[ಮಾರ್‌ (ಇ ಮಾಜ್ಯು) 4 ಪೊಸೈ] 
ಮಾರ್ಪೊಳಪು. ಮಾರ್ಪೊಳಿಪು (ನಾ). ಪ್ರತಿಬಿಂಬ; ಪಡಿನೆಳಲು ; 


೮-೩೪) 


"ಮಾರ್ಪೊಳಪು ಪಡಿನೆಟರ್ಲ ಪ್ರತಿಬಿಂಬದುಕ್ಕು” (ಕ್ಯಕ್ಕೆ- ೬) ; ಮಣಿ 
ಮಯಭೂಮಿಯೊಳ್‌ ನಡೆವ ಪೌರವಧೂಪ್ರತಿಬಿಂಬದಂಭದಿಂ . . 
ಬಿಡದ ಮಾರ್ಪೊಳಪಿಂ ರಮಣೀಯವೂ ನೆಲ (ಊಳಕ್ಳ- 0-090) ; ಮದ 

ರ್ಪೊಳಪಂ ನಿಜಸ್ವಚ್ಛತೆಯಿಂ ರಸಾತಳದೆಓಿ ಕಣ್ಣೆ ಕಾಣಿ 


ನವತಾಗಿಯುಂ ಎ. - . ಆ ಪೆರ್ವೊಳೆ . . . ರಂಜಿಸಿರ್ಪದು 

(muse. ಮಾರ್ಪೊಳೆಪು ; “ಮಾರ್ಪೊಳೆಪಂದು ಪಣನೆಬ 

ಲೆದುಂ ಪ್ರತಿಬಿಬಂ” ಉನ್ಮದಭೈಂಗನಾದದಿಂದ 

ವಿರಳಪುಪ್ಪಭೂಜಮೆಸೆಮಂತಿರೆ ಚಂದ್ರಿಕೆ ಭೂಷಣಾಂಶುವಿ ಕವಿದಲರ್ಗಣ್ಣ 

ಮಾರ್ಪೊಳೆವನಿಂ ಮೃದ:ಗೇಯದಿನೊಪ್ಪಲ್‌ (8ಗರ, ೨೩-೦೦೨) ; ಬಳಸಿದ 

ತಾರಗೆಗಳ ಮಾರ್ಸೊಳೆಪೊದಿದ. ಪೊನ್ನ ಬೆಟ್ಟು ಕೈಯು 

ದೆಂಬಿನಂ ಕಣ್ಣೊಳಿಸಿದನಂತವರ ಪಕ್ಕದೊಳೀ ಪಲಗಣ್ಣಂ 

ಲಲಿತಮೆನಿಪ್ತ: ನ: 

ಮಾರ್ಷೊಳೆಷಿಂ ತಜ್ಞ, 

)- [ಮಾರ್‌ (ಮಾ 
ತಾರ್ಶೊಳೆ (ಕ್ರಿ). ಪ್ರ ಪೊಳೆವರುಣುಂಶು. 
ವಿಂದೆಸೆದ ತನ್ನಯ ಮಂಡಳಮುಬ್ಬಿಯಲ್ಲಿ ಮಾರ್ಶೊಳೆವಿನೆಗಂ ಸರೋಜಸಖ 
ನೊಯ್ಯನೆ ಪೊರ್ದಿದನಸ್ತಶೈಲಮಂ 
ತಳೆದೊಳ್‌ ಮುರ್ಸೊಳೆವ ಕಂಡು .(೧ಂಕ: ೦-೦೨6 ಐ); 
ಕೈಷಿಡಿಯಂ  ಲೀಲೆಯಿಂ ದಿಟ್ಟಿಸಿ ಮಾರ್ಫೊಳೆವ ಮುದ್ದುಮೊಗಮಂ 
ಪಡಿಗೂಸುಗೆತ್ತು ತನಗೆ ತಂದಿವುವೆಂದು ಚಲದಿಂ ಮಜುಗುವ , . , 
ಕುಮಾರನೆನೆಗಪ್ಪನೆಂದಿಂಗೋ ಸಖೀ | (ರಾಮಾಕೃ. ೭-0). 

[ಮಾರ್‌ (ಆ ಮಾಜ್ಕು) .. ಸೊಳ್ಳೆ] 

ಮಾರ್ಪೊಳಿಪು `ಮಾರ್ಪೊಳಪು` ನೋ. 

ಮಾರ್ಥತ 'ಮಾರಿಥತ್ತು' ನೋ. 

।(ಮಾರ್ಥತು 'ಮುರಿಫತ್ತು' ನೋ. 


೩-೪ ನ) 


(ಕಂಸಾ- ೭೦-೩5೦) ; 


ಕಾಲಂ ತಳೆದರ್ದು 
(ಗಬಿಳಾ- ೦೬೬) ; 
ಸಸ್ಯಾವಳಿಗಳ 


೦ ೨ ಸಮ್ಮದ್ಧಂಗಳದೆಮೆಂದಾ 


ಜ್ಹಳೆದೇವತೆಯರ್ಗೆ ಭಳೆದುನೀವವೊಲಿಸಿಗುಂ (ಜರಫೂ 


py 


ಬ * ಹೊಳಪು] 


ತಿಫಲಿಸು - 


ಶ್ರಿಬಿಂದಿಸು- 
ತಿಫಲಿಸು 


ತಿಬಿಂಬಿಸು: ಪ್ರ 


(ಉದಂಥೂ- ೨೬೩); ಚಂದ್ರಕಾಂತಶಿಳಾ 


ನಿಜಬಿಂಬಮಂ 


ಮಾರ್ಬಟ್ಟೆ 


ಮಾರ್ಬಟ್ಟೆ "ಮಾರ್ವಟ್ಟೆ' ನೋ. 

ಮಾರ್ಬಡ್ವಿ (ನಾ). ಬಡ್ಡಿಯ ಮೇಲೆ ಹಾಕುವ ಬಡ್ಡಿ; ಚಕ್ರಬಡ್ಡಿ: 
“ಮಾರ್ಬಡ್ಡಿ ಚಕ್ರಬಡ್ಡಿ.” (ಜಾನಕೋ. ೨೯); ಅವನು ಮಾರ್ಬಡ್ಜಿಯ 
ಸಮೇತ ಸಾಲ ತೀಧಿಸಬೇಕೆಂದಾಗ ಆತ ಕಣ್ಣು ಕಣ್ಣುಬಿಟ್ಟ (63). 

[ಮಾರ್‌ (ಇ ಮಾಜ್ಕು) 4 ಬಡ್ಡಿ) 
ಮಾರ್ಬಲ, "ಮಾರ್ವಲ್ಲ' ನೋ. 
ಮಾರ್ಬಲ್ಮ "ಮಾರ್ವಲ್ಕ' ನೋ. 
` ಮಾರ್ಮನುಷ್ಯ (ನಾ). ಬೇರೆಯ ವ್ಯಕ್ತಿ: ಅನ್ಯವ್ಯಕ್ತಿ : ತನ್ನ ಮನೆ. 

ಬೊಳ್‌ ಮಾರ್ಮನುಷ್ಕರಿಲ್ಲದ ಕಾರಣದಿ೦ ತಾಂ ನಡಪಿದೊ೦ದು. ನಕುಲನಂ 
ತೊಟ್ಟಿಲ ಸಮಾಪದೊಳ್‌ ನಿಡಿದಪ್ಪ ನೇಣಿ೦ ಕಟ್ಟಿ ಹೋದರ (ಜಂ: 
೦೮6--೧೮)- [ಮಾರ್‌ (ಆ ಮಾಜ್ಯು * ಮನುಷ್ಯ] 

ಮಾರ್ಮಲೆ. ಮಾರ್ವಲೆ, ಮಾಜುಮಲೆ (ಕ್ರಿ) ೧. ಉದ್ದಟತನದಿಂದ 
ವರ್ತಿಸು: ಮಾರ್ಮಬೆದುರ್ಕಿ ಭೀಮನೊಳ್‌ ಸಮರದೆ 
ಪೊಬರಲಾರ್ಷಿರೆ ಗಾವಿಲರ್‌ (5೭0 ೪-೬); ಟೊಂಕದಲ್ಲಿ ಕಡಾರಿಯೊಂದಿರೆ. 
ಬಿಂಕದಲಿ ಮಾರ್ಮಲೆತು ನಡೆವ೦ (04೪. 33-08). ವ. ವಿರೋಧಿಸು: 


ತನ್ನ ನಂಬಿ ಬಂದ ಬದ್ರೆಗದೇವಂಗೆ 


; ಎದುರುಬೀಳು ; 


ಬಗೆ ಬಂದಪುದ: (ಶಂಕರಾ, ೯-33 ಐ): ಅಸದಳಿಸಿ ಮಾರ್ಮಲಿತು ಮುತ್ತಿದ 
ವಿಷಮದವ್ಯೀರರನದ್ರಿ ಕುಜ ಸಓತುಸುರೆ ಗಾಳಿಯೆಲೂದಿ ಹಾಟ್‌ಸಿದೆನು ದಿಗಂತರಕೆ 
(ತೋರಣ. ೩-೨೩-೦೯) , ಸುರಪಂ. ಈ ಅಲಕಿವಾರ್ವನಂ ತಲೆಗಡಿವೆನೆಂದು, 


ತನ್ನ ಬಜ್ಜರಗೈದಂ ಜಳಪಿಸುತೆ ಮಾರ್ಮಲೆತಿಸಲೊಡರ್ಚಿದಂ (ಉಠಾಕೃ- 


೭೦-೩ ೩. ಸ್ಪರ್ಧಿಸು: ಪೈಪೋಟಿ ನಡೆಸು: ಲಲನೆಯ ಕದಪು 
ಗಳೊಳ್‌ ಮಾರ್ಮುಲೆದೊಡಜಂ ಪಂಗವೇಟ್ಲು ಮೂಗರಿಮುವಂದೆಲೆಗಳ 
ರೋಕದೊಳೆಲ್ಲಿಯುದೆಲೆಗಳ ಮೂಗರಿವುವಾದುವಂದಿಂ ಬಲಯಿಂ|« 


(೫: ೩35 ರೂದ್ರಳ). ಮಾರ್ವಲೆ ; ೧. ಕಲ[ಶ]ನದುರ್ಕೈ ಜೌವನದ 
ಚೆಣ್ನಿಕೆ ರೂಪಿನೊಳೊಲ್ಸೆಳ್ಳು ಮಾರ್ದ್ವಲೆದದಟಿರ್ದ್ವ ವೀರ್ಯ್ಯವಿರದಾಯ 


ಜೊ; ಂನೆ್ತೊಲಗಿಸಿದೆಂ (೫993. 21-1- ೪೦-೩೩ ; 
909). ತನ್ನ ಗಟ್ಟಿತನದಲ್ಲಿ ಮಾಜುದುಲೆತವಳ 


ಬಟ್ಟಿಕಂಚದ ತೆ. 


(ತೃರಂದೆ. ೨-೦೪-೩) . 


೪ ಹುಟ್ಟು ಹುಟ್ಟಿಲಿ ಬಾಯೊಳು ಹೆಟ್ಟಿಬೇಕವಳ' 


1 
ದಟಿಸುವದ ಹೂಡಾ ವಲ ಎ 
ರಟಿಸುವಂತೆ ಮಾಡು : ದಂಗೆಯೇಳಿಸು : 
ನಿರ್ಮಣ್‌ರ ಜನರ ಮಾರ್ಮ ಪರಿಯ 


ರ್ಮದಂಡವೆ ಸಾಕೆ? (ಗೊಂ 
11 


ಯಸ್ಪರ್ಶಿಯಾದ ; 


a: 3-000): 


ಹೃದ! 


೬ ೬ ಜೀವನದ ಆ: 


ಅಂತರಂಗವನ್ನು 
ತೆಗಳ ಮೂಲಕ ಮಾನದ 


ಎ) 


[೫೭.] 


೭೧೦೧ 


10 


| 


20. 


20 


೨6 


16 


ಮಾರ್ವಲ, 
ನೋರೊರ್ಪರ್‌ ಕದಿದು ವೂಣದಿಃ 2೨೯ಗಿರಿಂದೋರಂತೆ 
ಪಾಯ್ವ ಪುಷ್ಕರಧಾರಾಸಂದೋಹದಂತೆ ಪಾಯ್ದುಪು ಕಣೆಗಳ್‌ (ಕುಣಕೂ. 
99-088) ; ಮಾರ್ಮುಗಿಲಾಡದಿಪ್ಪು ದು. ಬೊಜಂಗೆರ ಸಂದಣಿ ಪಟ್ಟಿ 


| ತಟ್ಟಿಕಾಕರ್ಮದ ರತ್ನಭೂಷಣದ ಕಾಂತಿ ತಳಿರ್ತಪುದೆ (8ನತು- ೪-6೪) ; 
ಮಾವೂರ್ಯಗಿಲೊಡ್ಡಿದತ್ತು ಗಾರ್ತಿಂಯ ಕೋಣೆ ಕಡಂಕಿ ಮಿಂಚಿ 
ದತ್ತೊರ್ಮೆಯೆ ನಿಂದ ನೀರ್ತೆಗೆದುದೊರ್ಮೆ ಬಿಸಲ್ಲೆ 


(42832. 00-0೬8), 


ತುಜಿ 


ಪೊದಟ 
| [ಮಾರ್‌ (ಅ ಮಾಜ್ಯು) + ಮುಗಿಲ್‌] 
ಮಾರ್ಮುನಿ (ಕ್ರಿ). ' ಪ್ರತಿಯಾಗಿ ಕೋಪಿಸಿಕೊಳ್ಳು : ಧರ್ಮವೆ 
|| ತಾವು ನುಡಿದುದು ಕರ್ಮಮೆಬರು ಪರರು ನುಡಿದಡೆ ಮಾರ್ಮುನಿವುದೇಂ 
ನೀವೆಯಾಳೀ ರಾಷ್ಟ್ರವೆಲ್ಲವನು (0%, ೨೯-೩೩)- 

[ದಾರ್‌ (ಇ ಮಾಲ್ಟು + ಮುನಿ] 
|ಮಾರ್ಮೊನೆ (ನಾ). (ದೇಹದ) ಒಂದು ಕಡೆಯಲ್ಲಿ ನಾಟಿ ಮತ್ತೊಂದು 


ಬರು 


ಕಡೆಯಲ್ಲಿ ಹೊರಗೆ ಕಾಣಿಸಿಕೊಳ್ಳು ್ಸಿವ ಆಯುಧದ ತುದಿ: 
'ಮಾರ್ಮೊನೆಗೊಳ್‌' ಪರಾ. [ದೂರ್‌ (ಇ ಮಾಟ್ಕು) 4 ಮೊನ್ನೆ] 


| 

'ಮಾರ್ಮೊನೆಗೊಳ (ಕ್ರಿ). ಆಯುಧದ ಮೊನೆಯು (ದೇಹದ) ಒಂದು 
ಕಡೆಯಲ್ಲಿ ನಾಟಿ ಮತ್ತೊಂದು ಕಡೆಯಲ್ಲಿ ಕಾಣಿಸಿಕೊಳ್ಳು. -- 
ಹೊರಬರು ; ಜೀವಿ ನಿಮ್ಮಯೆ ತನು ಮನೋಮಯಭಾವ ಕಾಮನೆ 
ಕೈಯ ಭಾರಿಯ ಹೊವಿನಂಬುಗಳಿಂದೆ ಮಾರ್ಜೊನೆಗೊಂಡ 
ತೀವಿಕೊಂಡಿ! ಮೌರ್‌ (ಇ ಮಾಜ) 2. ಮೊರಸ್ಕು | 

ಮಾರ್ಮೊರಸು (ಕ್ರಿ). ಪ್ರತಿದ್ವನಿಯುಂಟಾಗು ; ಪ್ರತಿಧ್ವನಿಸು : 
ಸಿಡಿಗುಂಡು ಮಾರ್ಮೊರಸಿ  ಕಾರ್ಮೋಳಗನುರ್ವರೆಯಿಂ 
(ಗೀವಿಂ. ೭೦-೩೬). [ಮಾರ್‌ (ಇ ಮಾಜ್ಕು) 4 'ಮೊರೆಸ್ತು, ] 

|ಮಾರ್ಮೊಳಗು “ಮಾರ್ಮೊಬಗು' ನೋ. 

/ಮಾರ್ಮೊಟಗು, ಮಾರ್ಮೊಳಗು (ಕ್ರಿ). ಇಮಾರ್ಮೊರಸು : ಮೆಜ್‌ದು 
ನಿನ್ನ ವಿಭವಕಾಗಿ, ಪಟಕಿಯ ನಿನ್ನ ಪೆಂಪಿಗಾಗ್ಮಿ ಮಾರ್ಮೊಟಗುವ ಗೋಟು 
ಕಅಕಿಯಿನ್‌ ನರಲನೆತ್ತಿ ಅಬಲ್ವುದು (೧ರೃಶ್ರ. ೨೨-9೭೦). ಮಾರ್ಜೊಳಗು 
ಆ ಮನೆ ನಗೆಯಿಂದ ಮಾರ್ಮೊಳಗಿತು (ಕತ್ಕತೊ. ೩6); 'ಬಹುಹೂ' 
ಎಂದು ಹುಚ್ಚ ಕೂಗಿ ಸುತ್ತಲಿನ ಗುಡ್ಡಗಳಲ್ಲಿ ತನ್ನ 
ಮಾರ್ಮೊಳಗಿದುದನ್ನು ಕೇಳಿ ಸುಖಪಟ್ಟಿ (ತುೂಕುತಾ- 000) - 

[ಮಾರ್‌ ( ಎ ಮಾಳ್ಕು ) 2. ಮೊಟಗು, ] 
ಮಾರ್ಯಮ್ಮ 'ಮಾರಮ್ಮ' ನೋ. 

ಮಾರ್ವಟ್ಟೆ. ಟೈ (ನಾ)- ಹಾದಿಯ ಎದುರು : ಭರದಿಂದಟ್ಟಿ 


ತೆಅನಂತೆ 


* ಕೊಳ್ಳ್‌] 


ನೂರ್ಮೆ 


ಮಾರ್ಬ 


ತಗುಳ್ಳು ಕೊಲ್ವ ಕರಿಯಂ ಮಾರ್ವಜ್ಟೆಯೊಳ್ಳೆಂಡವೋಲ್‌ . .. ಸಿಂಗಂ 
ತಿಕ್ಕಗದುಣಂ  ಭೋಗಕ್ಕಮೆನಾಸೆಯೇ (ರವಾನ್ಮು. 


ಗಾದಿಗಳುಂ ಪ್ರಮೋದಹೃದಯರಾಗಿ . , , ಪಾಂಚಾಲ 


ಕೈ ವರ್ಪದುಂ ಮಾರ್ವಟ್ಟಿಯೊಳೊರ್ವ 
ಕಂಡು (ಕನ: ೪-6೪ 5). ಮಾರ್ಬಟ್ಟೆ : 


ಓಂದಾಡಂ 
ೊಳಿಕ್ಕಿ ಷಹೋಪನೂ 'ನಾಲ್ಲರ್‌ ಧೂರ್ತರ್‌ ಕಂಡು , 
೦ದೆ ಪರಿಜೋರೊರ್ವರೆ ಮಾರ್ಬಟ್ಮಿಯೊಳ್‌ ಬರ್ಪಂತಾಗಿ ಬರ: 


ಡ್ಡ 


ಪೆ 


x 


(ಪಂಶ30, ೧೪೬-೧3) : ದಕ್ಷಿಣಾಭಿಮುಖರಾಗಿ ಪಯಣಂಬೋಪುದುಮನಂತ 
ಸಂಮಂತಸಂದೋಹಮವರ ಪಿಂದೆನೆ ಮಾರ್ಬಟ್ಟಿಯೊಳೀ ಬರ್ಪರಂ 
ಜೆಸಗೊಳ್ಳುತ್ತುಂ ಬೇಗಮೆಯ್ತಂದು (ಶಂರಾಮಾ- ೭-೭೦): 


[ ಮಾರ್‌ (ಇಮಾಜ್ಯು) ಬಟ್ಟೆ 1 


ಮಾರ್ವಲ್ಲ. ಮಾರ್ಜಲ್ಯ, ವಳಾರ್ವಳ. ಮಾಜುಬಲ (ನಾ). ಎದುರು 


ಪದೆ; ಶತ್ರುಸೈನ್ಯ ; ಪ್ರತಿಬಲ : ' ವಿಬುಧವನಜಖವನಕಳಹಂಸನುಂ 
ಹಂಸವ್ಯೂಹೆಮನೊಡ್ಡಿ ಮಾರ್ವಲಕ್ಕೆ ನಿಪಾಶಮಂ ಬೀಸುವಂತೆ 


ಕೆಯ್ದಾಸಿದಾಗಳ್‌ (ಕೂಕಣ- 08-೬8 ರ)  ಒರ್ವನೆ ಧನ್ವಿಯೆನಲ್‌ ಸಕಲೋ 
ರ್ಪರೆಯಂ ಕಾಡು ತನ್ನ ಬಾಣದ ಮೊನೆಯೊಳ್‌ ಮಾರ್ವಲಮಂ ತವಿಸಿದಂ 
(ಕಂಕಾಕಾ. ೨-೬೨). . ಮಾರ್ಬಲ್ಯ ೪ ಒಡನೆಯವರೊಂದೆ ಮಾರ್ಬಲವೆಡೆ. 
ಮಡಗದೆ ಫೊಗಬ್‌.ತಾಗಿ ತಳ್ತಿಆ್‌ದು ಯಶಂಬಡೆದಂ ಗೊಗ್ಗಿ (ಕು ಇ 
ತಕ್ಕಕೆ. ೬-೪; ತು. 9೭5); ನರರಿಂ ನರರಂ ಹರಿಯಿಂ ಹರಿಯಂ ವರೂಥಮಂ 
ತದ ರ್ವೈರೂಥದಿಂದಿಟ್ಲ ಸುಹೃತ್ಕರಿಯಂ ಪಡಲಿಟ್ಟಂತಿರೆ-ಜುರೆತ್ಸುತಂ ಮೋದಿ 
ತಮಿಸಿದಂ ಮಾಜ (ಗಾಡ. ೩-6); ಔಧೆಮಾಜಿಗಳ ರುಧಿರದ 
ಕಡಲೊಳದ್ದಿದನುದ್ದಿದನು ಮಾರ್ಬಲದ ಗರ್ವಿತರ (ಉುಷ್ಮಾತೆ. ೨-92). 
ಮಾರ್ವಳ. ಮಾಜುಬಲ ; ಸರಳ ತೂಗುತ ಮಾಲುಬಲವನು ತಲುಬಿ 
ನಿಂದನು (ಕು್ಮಾಲೀ- ೬-೦೦): ಅ ಇದು ಛಂದಸ್ಸಿಗಾಗಿ ಮಾಡಿಕೊಂಡ 
ರೂಪ. 
ಮಾರ್ಬಲಮಲ್ಲ ಇ ಶತ್ರುಸೈನ್ಮಕ್ಕೆ ಮಲ್ಲನಂತಿರುವವನು: 
ಬಿರುದು : ಈಮವರಾದಿತ್ಯ ಮಾರ್ಬ್ವಲಹುಲ್ಬ  ಮಖುವುಕಭೈರವ 
ಆಯ್ಕಣಪುತ್ರ ಮುಗರಖಬ್ನಎಟ್ಟಿತ್ತು ಆಳುಶ್ತಿಟ್ಟಿ (ಎಕ: ೪151, ಊಂ. 
೪೦೩-೦೦: 98). ಮಾರ್ಬಲರಾಮ ಎ. ರಾಮನಂತೆ ಶತ್ರುಪಡೆಯಿಂದ 
ಗೆಲ್ಲಲಶಕ್ಕನಾದವನು ; ಒಂದು ಬಿರುದು : ಚಾಮೊನ್ತಚೂಡಮಣಿ 
ಚೆಪಕೊಳ್ಳಣ್ಣ ಸಮರೈಕಯತ್ತ ಮಾರ್ಬ್ವಲರಾಮ ಶ್ರೀಮತ್‌ ಅರಕೆಲ್ಲ 
ಕೊಟ್ಟಕೆಬಿಗಪುಣ್ಣ ಜಕ್ಕ (ಕಂ: ೦೯೩೨, ೩೬-5 ಸು: 9೬೦). ಮಾರ್ದಳಭೀಮ 
= ಶತ್ರುಪಡೆಗೆ ಭೀವಂನಂತೆ ಭಯಂಕರನುಗಿರುವವನು : ಒಂದು 
ಬಿರುದು: ಮಾರ್ವ್ವಳಭೀಮಂ (ರಹಳಣ. 0೩%, ಎಂ೫ಾತ್ಮರೆ. ೩-೦೩ ; 
9). [ಮಾರ್‌ (ಇ ಮಾಲು) 4 ಬಲ] 
ಮಾರ್ವಲ್ಮ, ಮಾರ್ಬಲ್ಕ (ನು). ದೊಡ್ಡ ಪಡೆ: ಮಹಾಸೈನ್ಯ : 
ನಿಲ್‌ ವೈಕುಂಠನುದಗ್ರಕೋಪನದಟಿಂ. ಮಾರ್ಕೊಂಡು ' ಮಾಲಾಂತ 
ಮಾರ್ವಲದುಂ ಬೆಂಕೊಳೆ' (6ಬ. ೬-೦೩0); ಬಲಕ್ಕೆ -- ಆಳ್ವಲ್ಪ] 
« ಘೊಬಲಿ. ಮಾರ್ವಲ (ಕಮ. ೨೪೪ ತ್ರಯೋ). ಮಾರ್ಜಲ್ಯ; 
ವು ಆಲಿ ಬೊಬ್ಬಿಖದರಮನೆಯ ದ್ವಾರವ ಸೇರಿ 
ಮೇಲೆ ಹತ್ತಿದರು ಪೌಳಿಯನು (8880, 8-99); ಕೋಳಾಲ ಬಳಲಾಪುರ 
ಬೆಂಗಳೂರ ಭೂಪಾಲರು ಮಾರ್ಬಲಸಓತ ಮೇಳದೆ ತಿರುಮಲೇಶ್ವರನ. 


ಒಂದು 


ಕೂಟಕೆ ಬಂದಾಳಾಪದನೇನನೆಂಬೆ (ಕಸಂ: ೩-40) ; ಅಕಳಂಕಮನ್ಮಥ 
ಮಹಾರಾಯ ತವಕದಿಂದಬಿಳಯಾರ್ಬಲವನೊಡಗೊಂಡು ನಡೆತಂದ 
(ನನರೋ, ೬-ಜ)-. [ನ ಮಹಾ. ಬಲ್ಯ] 
ಮಾರ್ವಲೆ " ಮಾರ್ಮಲೆ ' ನೋ. | 
ಮಾರ್ವಳ 'ಮಾರ್ವಲ, ' ನೋ. i 
ಮಾರ್ವಾಡಿ " ಮಾರವಾಡಿ" ನೋ. | 
ಮಾರ್ಪ (ನಾ). ಸಭ್ಯವಾದ ವ್ಯಕ್ತಿ : ಗೌರವಸ್ಥೆ. [5] 


'ಮಾರ್ಷಿ (ನಾ): ೧. ಸ್ವಚ್ಛಮಾಡುವುದು : ಶುದ್ಧಮಾಡುವುದು. 
ಪಿ. ಸುಗಂಧವ್ರವ್ಯಗಳ ಅನುಲೇಪನ : “ಸಮಾಲಂಭನಂ, ಚರ್ಚಾ, 
ವಾರ್ಸಿ -- ಈ ೩ ಚರ್ಟಿ್‌ (ಕರಾಯ 6೯-46೬). [ಸಂ.] 

ಮಾರ್ಸರಲ್‌ (ನಾ). (ಶತ್ರುವಿನ ಬಾಣಕ್ಕೆ) ಪ್ರತಿಯಾಗಿ ಬಿಡುವ 
ಬಾಣ: ಪಂಚಶರಂಗೆ ಮಾರ್ಸರಲದುಗಿ ವಿಜೃಂಭಿಸುವೆಮ್ಮ 
ಕಣ್ಣಂಚಿನ ಕಾಂತಿಗೆ, 


ನೀಳ 

ನಿತು ಸಾಮ್ಯವ  ನೋಡಿಯೆನುತ್ತೆ ತೋರ. 
ನೆಗಪ - ಸರೋರ;ಹಪಲೋಚನೆ ಯವ. 

'ಮಾರ್ಕೊೋಲ್‌' ಪರಾ. 

[ಮಾರ್‌ (ಆ ಮಾಜ್ಕು) 4 ಸರಲ್‌] 


ಮಾಲ, ಮಾಳ್ಕ (ನಾ). ೧. ಬಯಲು ; ಕ್ಷೇತ್ರ: ೨. ಎತ್ತರವಾದ 
ಪ್ರದೇಶ ; ದಿಬ್ಬ. ೩. ಹಳ್ಳಿಯ ಬಳಿಯಿರುವ ಕಾಡು: ೪. ಕಪಟ ;! 


೭೧೦೨೭ 


10 


15 


36 


48 
| 
| 


ಮಾಲಗುಜಾರಿ 
ಮೋಸ: “ಮಾಳ - ಮಾಲ ಇ ಕಪಟ ವಂಚನೆ * (ತರ್ಕಕೋ: ೩). 
ಮಾಳ; ೪. `ಮಾಳಿಗ', `ಮಾಳಿಡು '. ಪರಾ. [ಸಂ] 


ಮಾಲಕ, (ನಾ). ಹಳ್ಳಿಯ ಬಳಿಯಿರುವ ಕಾಡು.- ಅರಣ್ಯ. ೨: ಒಂಡು 
ಬಗೆಯ ಮರ : ಬೇವು. ೩. ಹಾರ; ಮಾಲೆ: ತುಲಸಿಮಾಲಕ 
ಬಿಲ್ವ... . ಸುರಹೊನ್ನೆ ಶ್ಯಾವಂತಿಗೆಗಳ ರಾಮ ಕೆಲಶಕರ್ಪಿಸಿದ (66,0: 
೬೭): ೪. ನೆಲದಾವರೆ. [ಸಂ.] 

ಮಾಲಕ್ಕ " ಮಾಲಿಕ್ಕ ` ನೋ. 

ಮಾಲಕಾಂಗೋಣಿ (ನಾ). ಒಂದು ಬಗೆಯ ಔಷಧೀಸಸ್ಮ ಮತ್ತು 
ಎಣ್ಣೆಯ ಅಂಶವುಳ್ಳ ಅದರ ಬೀಜ : ಮಾಲಕಾಂಗೋಣಿ-ಸಣ್ಣನಿಡ. 
ಔಷಧಕ್ಕೆ ಬರುತ್ತದೆ. ಕಟ್ಟಿಗೆ ತಕ್ಕಮಟ್ಟಿಗೆ ಗಟ್ಟಿ (ಕಣೆ. ೩). 

[+ ಹಿಂ. ಮಾಲಕಂಗನೀ: ಮಾಲಕಂಗುನೀ, ಮಾಲಕಗುನೀ ; ಮರಾ. 

ಮಾಲಕಾಂಗೋಣೀ, ಮಾಲಕಾಂಗುಣೀ] 

ಮಾಲಾರ (ನಾ). ಹೂವುಗಳನ್ನು ಕಟ್ಟಿ ಮಾರುವವನು : 
ಹೊವಾಡಿಗ.; ಲಂಜಿಗೇಸರಂ ದೇವರ್ಕೆ ಪುನಿಟುವ ಮಾಲ(ಲಾ)ಕಾರರ್ಗ್ಗೈ 
ಅರ್ಧವಿಸು. ಇತ್ತೊದಾನಲಿಿವೊನ್‌ ಪಣ್ವಮಹಾಪಂತಕನತುಂ(ಕ್ಕುಂ) 
(೩5: 3: ೬೦-೩ 2528), ' ಮಾಲಗಾಜಿ ' ಪರಾ. [8 ಇದು ಸಂಸ್ಕೃತದ 
 ಮಾಲುಕಾರ ' ಎಂಬುದರ ಅಪಲಿಖತ] 


ಬಿಲ್ಲ 


; ಮಾಲಕಿ 'ಮಾಲ್ಕಿ' ನೋ. 


ಮಾಲಕುಮಿ 'ಮಹಾಲಕ್ಕುಮಿ' ನೋ. 

ಮಾಲಗಣ್ಣು 'ಮಾಲುಗಣ್ಣು' ನೋ. 

ಮಾಲಗಾರ. "ಮಾಲಗಾಲ” ನೋ. 

ಮಾಲಗಾರ್ತಿ (ನಾ). ಹೂವುಗಳನ್ನು ಕಟ್ಟಿ ಮಾರುವವಳು ; ಮೂಲೆ 
ಗಾತಿ : ಪೂಗಳನೊಪ್ಪೆ ಕಟ್ಟಿ ಪೊಸಮಾಲೆಯನೆತ್ತುವ ಮಾಲಗಾರ್ಟಿಯರ* 
(ರಳು. ೦-೪೦). [ವನಲಗಾಅ- - ತಿ, (ಆ -ಇತ್ತಿ)] 

ಮಾಲಗಾಣ. ಮಾಲಗಾರ. ಮಾಲಿಗಾಜ (ನಾ). ಹೂವನ್ನು ಮಾರು 
ವವನು.; ಹೂವಾಡಿಗೆ : ಉಲಿಲ್ಲಾಗೆ ಸಲೆ ಒಳುರೇ ವ|[ರ್ಣ್ಣಿ]ಸಿಗೆಯಿ 
“ಯದು ಮಾಲಗಾಜ ಶ್ರೀಮಾಂಜೇ ಮೂಟ ಇನಿಥೂ ಇರ್ಪೃರ್ತೆಯ್ದೂ 
(೪a: 1, ೨೨೦೪; ಊಂ) ; ದೀವಿಗೆಗೆ [ಧಾರೆ?]ಯೆಣ್ನೆವಂ ಮಾಲಗಾಆರಲ್ಲಿ 
ಒಕ್ಕಲ (ಕೊಂಕಣಿ ೦೯೦, ತರೆಸಣಾರು, ೩೬-೯; 900), ಮಾಲಗಾರ 

ಮಾಲಗಾರರು . : . ಲಿಂಗಪಂತಧರ್ಮವನ್ನೇ ಪಾಲಿಸುತ್ತಾರೆ . . . ತೋಟ 

ಗಳಿ ಹೂ, ಪಲ್ಲೆ ಫಲಗಳು ಮುಂಂತಾದದುಗಳನ್ನು ಬೆಳಿದು ಮಾರಟ 

ಮಾಡುತ್ತಾರೆ (191, 00೨). ಮಾಲಿಗಾಜಿ ; ಸಾಲಿಗರಯ್ವದಿಂಬರುಂ. 

ತೆಲ್ಲಿಗರ್ನ್ಮೂಅಿರ್ಶ್ವದಿಂಬರುಂ. ಮಾಲಿಗಾಅ[ಅಯಿವದಣ್ಣುರ[(ಂಪಂಚ 

ಮಸ್ಕಾ ]ನಮುಮಿರ್ದ್ಮ' (ಹೌ: ಸ1-1, ೯೩-೨೭ ; 1083). ' ಮಾಲ 


ಕಾರ' ಪರಾ. [ನಮಾಲೆಗಾಜ. /ಸಂ, ಮಾಲಾಕಾರ] 
ಮಾಲಗುಜಾರ (ನಾ): ೧: ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸುವ 


ವನು. 2೨.ರ್ಷೈೆ ೈತರಿಂದ ಕಂದಾಯವನ್ನು ವಸೊಲು ಮಾಡಿ ಸರ್ಕಾ 
ರಕ್ಕೆ ಸಲ್ಲಿಸುವ ಅಧಿಕಾರವನ್ನು ಹೊಂದಿದ್ದ ಮಧ್ಯಪ್ರದೇಶದ 
ಒಂದು ಜಮಾನ್ಮಾರೀವರ್ಗ ಮತ್ತು ಆ ವರ್ಗಕ್ಕೆ ಸೇರಿದವನು : 


ವರ್ಹುಡ--ನುಗಪುರಗಳ ಕಡೆಗೆ "ಮಾಲಗಂಜಾರ'ರೆಂದು ಇರುತ್ತಾರೆ 
(ಕೃರುತಾ- ೦6). 
(ಪಾಠ. ಮಾಲ್ಗುಜಾರ್‌ ; ಮಾಲ್ಗುರೂರ್‌ ; ಹಿಂ, ಮಾಲ 


ಗುಜಾರ” ; ಮರಾ. ಮಾಲಗಂಜಾರ”; ಮಾಲಗುರ್ಬುರ್‌] 
ಮಾಲಗುಚಾರಿ, ಮಾಲ್ಗು ಜಾರಿ (ನಾ). ೧. ಕಂದಾಯ: ೨. ಕಂದಾಯ 

ವನ್ನು ವಸೂಲು ಮಾಡುವ ಅಧಿಕಾರಿ : ಮೂರುಜಲ್ಲೆಗಳ ತಾಲುಕ 

ದಾರರ ಅಭಿಪ್ರಾಯಗಳೊಡನೆ ಇಪಾದ್‌ಜಂಗ ಸುಭೇದಾರನು ತನ್ನ ಅಭಿ 


ಮಾಲತಿ 


ಪ್ರಾಯವನ್ನು ಸರಕಾರಕ್ಕೆ ತಿಳಿಸಲು, ಸುಭೇಟುರನೆ ಅಭಿಪ್ರಾಯಕ್ಕೆ 

ಮಾಲಗುಜಾರಿಯವರು 'ಒಪ್ಪಿಗೆಯಿತ್ತರು. (ಕರ್ಷಸ0- ೨೦೩). ಮಾಲ್ಗು 

ಜಾರಿ : ಇಮಾದ್‌ಜಂಗಬಹದೂರ ಸುಭೇದಾರನು ತನ್ನ ಅಭಿಪ್ರಾಯವನ್ನು 
ಮೇಲಧಿಕಾರಿಗಳುದ ಮಾಲ್ಕು ಜಾರಿಯನರಿಗೆ ತಿಳಿಸಿದನು (ಕರ್ಕಾಕಿಂ. ೨೦೬)- 
[-ಪಾರ- ಮಾಲ್ಗು ಚಾರೀ, ಮಾಲ್ಗುರುನರೀ ; ಹಿಂ. ಮಾಲಗುಜಾರೀ ; 
ಮರಾ. ಮಾಲಗುಜಾರೀ, ಮಾಲಗುರಭಾರೀ] 

ಮಾಲತಿ. ಮಾಳತಿ (ನಾ). ಒಂದು ಬಗೆಯ ಬಳ್ಳಿ ಮತ್ತು ಅದರ 
ಹೂವು; ಜಾಜಿ: “ಮಾಲತಿಯೆನಲ್‌ ಜಾಜಿಯಕ್ಕು” (ಮುಂಗರಾ- 
4೭-೨೦) ; ದಂಡೆಗಟ್ಟಿದ ಮಾಲತಿಯ ಮುಗುಳ ವನಮೂಲೆಗಳುಮು 
ಬೇಜಕಿವೇಜ ನೋಡಿ (818- ೬-೦೬) : ಕಲ್ಲೆಡಹೆ ನೊಂದಳಿಂದು ಮಖುಗಿ 
ಯುಂ ನಿಲೆ ನಿಂದುಂ ಪೋಗೆ ಪೋಗಿಯುಂ ನಗೆ ನಕ್ಕುಂ ಉಪಚರಿಸಿದೆ 
ನೀನೀಗಳ್‌ ಎಂತು ಕಲ್ಮನನಾಗಿ ;ಮಾಲತಿಯಂ ಮೆಕ್ಕೆಯಿಂ ಸಿಂಗರಿಸಿದಯ್‌ ! 
(ಕಾಶುಕ್ಯ- 6೬-3೩), ಮಾಳೆತಿ : “ಮಾಳತೀ- ಜಾತಿಃ -- ಈ ೨ ಜಾದಿ” 
(6೫ರ ೩9-33) ; ಮಾಳತಿಯೊಳ್‌ ಬಂಡುಂಡ ಮಧಾಳಿಯನಳಿಮಾಲೆ 
ಎಜಗಿ ನಣ್ಬವೊಲೀ ನೀಳಾಳಕಿಯೊಳ ಬೆರೆಸಿದ ಖೇಳನ ವಿಟರೆಯ್ದಿ 
ಸೋಂಕಿ ಸುಬಿಯ್ಯಾಗಿರ್ಪರ್‌ (೧05- ೪-೦೬ 3). [ಸಂ. ಮಾಲತೀ] 

ಮಾಲದಿ ` ಮಾಲದೀ ` ನೋ- 

ಮಾಲದೀ, ಮಾಲದಿ, ಮಾಲೀದಿ (ನಾ): (ಉರ) ತುಪ್ಪದಲ್ಲಿ ಕರಿದ 
ಪೂರಿಯನ್ನು ಪ್ರೆಡಿವಕಾಡಿ, ಪಾಕದಲ್ಲಿ ಹಾಕಿ ಕಟ್ಟುವ ಒಂದು 
ಬಗೆಯು ಉಂಡೆ : ನನಗ ಮಾಲದೀ ಆದರ ಭಾಳ ಪ್ರೀತಿ (ಅನಾ: ೪3). 


ಮಾಲದಿ ; ಮಾಲದಿಯ ಸವ ಮರೆತು, ಅವಳ ಅಧರದ ರಸದ ರುಚಿ 


ಯನ್ನು ಸವಿದರು. (ಇಕಾ, ಕಟಿ. ಮಾಲೀದಿ ; ನೀ ಏನೋ ಇಂದ 
ಮಾಲೀದಿ ಮಾಡೀ ಅಂತ ನಿನ್ನೆ ಗಂಡ ಹೇಳಿದ (8೭೫. ಕ). ತೆ 


೭೧೦೩ 


10 


[ಹಾರೆ ಮಾಲೀದಹ್‌ ಹಿಂ. ಮಾಲಃದಾ,. ಮಲೀದಾ:; 
ಮರಾ. ಮಾಲದೀ] 35 
ಮಾಲಪುವಾ (ನಾ): (ಹೋಳಿಗೆಯಂತಿರುವ) ಒಂದು ಬಗೆಯ ಸಿಹಿ 


ತಿಂಡಿ; * ಮಾಲಪುವಾ ', ಬದುಮು ಮುಂತಾದುವುಗಳನ್ನು ತಿನ್ನುವದ 
ರಿಂದ, ಹೋದ ವೀರ್ಯವು ತಿರುಗಿ ಬರುವದೆಂದು ಎಷ್ಟೋ ಮುೂರ್ಯರ 
ತಿಳಿವಳಿಕೆಯಿದೆ (ಶ್ರಿಜ್ಮಕೀ" ೧೩): [ಎಹಿಂ. ಮಾಲಪೂಲ್ಕ ಮಾಲಪೂವಾ: 


ಮರಾ. ಮಾಲಪುವಾ: ುಹ್ರೆಯಾ. ಮಾಲಪುಬಾ. ಮಾಲಪೊಃಹಾ] 30 
ಮಾಲಮತ್ತೆ. ಮಾಲುಮತ್ತೆ (ನಾ). ಆಸ್ತಿ; ಸ್ವತ್ತು: ವಿಶ್ವಾಸನ, 
ು ನಃ ಪೇಶ್ವೆ ಜಮಾನಿನ, ಮಾಲ 
ಅಗತಾರಸೂತ್ರ ವಹಿಸಿ ಇಲ್ಲಿಗೆ 
ಹೃದಯದಿಂದಲೂ 


ಬಂದವರು (ರೀತ: 1: 00). ಮಾಲುಮತ್ತೆ : ಎಲ್ಲರ 
ದ್ದ ವಿಸಲೆಳಸುವ ನಾಳಿನ ದೈವೀಜೀಪನಕ್ಕೆ ಅನೇಕ ನಾಗರಿಕತೆಗಳ ಹಾಗು 
ಇದ ಪೇಟೆಯು ಮಾಲುಷಂತೆಯನ್ನು ಪೂರೈ 
ಸಿದ್ಧತೆಯಲ್ಲಿರುವುದು ಇದಕ್ಕಿಂತ : ಹೆಚ್ಚಿಗೇನೂ ಇಲ್ಲವೆಂಬಂತೆ 
[-ಆರ. ಮಾರ್ಲಮತಾಅ; ಹಿಂ, 
ಮಾಲಮುತಾ ; ಮರಾ. ಮಾಲ್‌ಮತ್ತಾ] 
ಮಾಲಲ್ಲೆ (ನಾ): (2): ಮಾರಿಬೆಅಸಿತಿಯಿಂ ಬಡಗಣ ಮಣ್ಣು ಮೊಳೆವೆಡೆ 
ಏಚ್ಛಿಣ್ಣುಗಂ ಮಾಲಲ್ಲೆಯ ವ ಮೊಳೆವೆಡೆ ಮೂಗಣ್ಣ್ನುಗಮೂಮಿಾ 
ದ ಬಟ್‌ಯೆಮು ಸಲ್ಮುದು (4೫. 1೪ (1). ಎಳಂರೂ- ೦೭೪-ಶ 
ಸು. 10ನೆಯ ರತ)- [21 
ಮಾಲವಕ್ಕೆಶಿಕ (ನಾ). [ಸಂಗೀತ] ಒಂದು ರಾಗದ ಹೆಸರು: ಯಾವು 
ದರಲ್ಲಿ (ಮೊದಲ ಪುದದ) ಎರಡು ಖಂಡಗಳು (ರಚಿತವಾಗಿವೆಯೋ) ಅದು 
ನಂಬಾಪಶೀ ಎನ್ನಿಸಿಕೊಳ್ಳುತ್ತದೆ. ಇದರಲ್ಲಿ: ತಾಳವು ಪ್ರತಿತಾಳವೆ. 


ರುವುದು (ಶ್ರಶಿಂರ- ೨೦). 


ಮಾಲಮತೂ, 


35 


46 


ಮಾಲಾಯೋಗ 


ರಾಗವು ಮಾಲವಕ್ಕೆಶಿಕೆ (ತತುತ್ತ. ೦೨೩). [ಸಂ.3 

ಮಾಲವಗಾಲ, . ಮಾಳವಗೌಳ (ನಾ)- [ಸಂಗೀತ] ಒಂದು ರಾಗದ 
ಹೆಸರು: ಮಾಲವಗೌಲಮೆಬುದು ಆ) ಪೂರ್ಣಿ; ಸ-ಗ್ರಹ; 
ಯಾವಾಗಲೂ ಹಾಡೆಲ್ಪಡುತ್ತದೆ (ಕನಕ್ರ. 0೩) ಮಾಳವಗೌಳ ; 
ಕರ್ಣುಟಗೌಳ . ... ಮಾಳವಗೌಳ . . . ದ್ರಾಮಿಡಗೌಳವೆಬೇಳಂಂ 
ಉಪಾಾಗಗೌಳರಾಗಂಗಳು (ಭೇಕ. ೨೩9). [ಸ9.] 

ಮಾಲವಪಂಚಮ (ನಾ): [ಸಂಗೀತ], ಒಂದು ರಾಗದ ಹೆಸರು: 
ಮಾಲವಪಂಚಮವು (೨೪) (ಸಂ)ಸುಣಣ ಆರೋಹದಲ್ಲಿ ಧ- ವನ್ನು 
ಬಿಟ್ಟಿದೆ; ಷಡ್ಜಗ್ರಹವನ್ನು ಕೂಡಿಕೊಂಡಿದೆ. ಎಲ್ಲ ಕಾಲಗಳಲ್ಲಿಯೂ 
ಹಾಡಲ್ಪಡುತ್ತದಧೆ (ಕತುಕ್ತ, ೦೩೫). [ಸಂ.7 

ಮಾಲವಶ್ರೀ, ಮಾಳನಶ್ರೀ (ನಾ): [ಸಂಗೀತ] ಒಂದು ರುಗದ 
ಹೆಸರು: ಮಾಲವಶ್ರೀ ರಾಗವು (೨೩) ಪಾಡವವಾಗಿದೆ: ರಾಗುಂಗ , 
ರಿಷಭವನ್ನು ಬಿಟ್ಟಿದೆ. (ಕತುತ್ರ- ೬). ಮಾಳವಶ್ರೀ : ಮಧು ಮಾಧವೀ 

ಮಾಳಪಶ್ರಿಃ , . - ಕರ್ಣಾಟಿ ಬಂಗೂಳೆಮೆಜಿಪ್ಪತ್ತು ಜಾಗಂಗಳೇ 
ರಾಗುಂಗದಿಂದುದಿಸಿದವು. (೧ಕೀಕ- 3೩4). [ಸಂ.] 

ಮಾಲವ್ಯ (ನಾ). ಪ್ರಮಾಣಕ್ಕೆ ಅನುಸಾರವಾಗಿ ವಿಂಗಡಿಸಿರುವ ಐದು. 
ಪ್ರಕಾರದ ಮನುಷ್ಯಜಾಶಿಗಳಲ್ಲಿ ಒಂದು: ವರಾಹಮಿಹಿರನ 
ಮನುಷ್ಯರನ್ನು ಶರೀರದ ಅಳತೆ ಆಕಾರದ ಮೇಲೆ, ಐದು ಜಾತಿಗಳನ್ನಾಗಿ. 
ವಿಂಗಡಿಸುತ್ತಾನೆ. ಹಂಸ, ಶಶ, ರುಚಕ, ಭದ್ರ, ಮಾಲವ್ಮ ಎಂಬುದೇ ಈ 
ಐದು ಜಾತಿಗಳು (ಕೆರ: 80೭)... [ಸಂ,1 

ಮಾಲಾಕಂದ (ನಾ). ಓಂದು ಬಗೆಯ ಸಸ್ಯ ಮತ್ತು ಅದರ ಗಡ್ಡೆ ; 
“ಆವಲಿಕಂದಃ ಎ ಮಾಲಾಕಂದ” (೬೩0, 03). [ಸಂ.] 

ಮಾಲಾಕಾರ, ಮಾಳಾಕುರ (ನಾ). :ವರಾಲೆಗಾರ ; ಹೂವಾಡಿಗ : 
“ಮಾಲಾಕಾರೆಃ: ಮಾಲಿಕಃ - ೨ ಹುವ್ವಾಡಿಗನ ಹೆಸರು” (ಸಿದ್ಧಾಂತಿ ೩೦೪) | 
ಇಂತೆಸೆವ ಮಾಲಾಕಾರವಧೂಜನಂಗಳಿಂ ಚೆಲ್ವುವೆತ್ತು ಪಲ್ಲವೋಲ್ಲಸಿತಮಪ್ಪ 
ಗಾಣಿಕ್ಯಸದನಪಂಕ್ಷಿಗಳೊಳ್‌ * . - ಗುರುನಿತಂಬೆಯರ್‌ ಸೊಗಯಿಸುವರ್‌ 
(810. ೨-3೪ 5): ಚತುರರವಿಯಾದವುಂ ಸತೃೃತಿವೇಬ್ವುದು ತನಗಮಿತರ 
ಜನಕಂ  ಸುಮಂನಃಸ್ಥಿತಿವಾಸನೆಬಡದಿರೆ ಸನ್ನುತಮಾಲೆಯನೆತ್ತುವಂತೆ 
ಮಾಲಾಕಾರೆಂ (ಕರ್ನುನಾ- 698). ಮಾಳಾಶಾರ ; “ಮಾಳುಕಾರಃ, 
ಮಾಲಿಕ. ಪರಿಹಾರಿಕಕ - ಈ ೩ ಮಾಲೆಗಂಣಂ'' (ಜಯಂ. ೬- 
೪43) ; ಸೌರಭಚಯಂ ಸುಯ್ಯಂಪಿನಿಂದಾವಗಂ ದಳವೇಜುತ್ತಿರೆ ಪೂತ 
ಜಂಗಮಲತಾಸಂದೋಹಮೆಂಬಂತೆ ಇಣ್ಮೊಳಿಸುತ್ತಿರ್ಪದು ಮಾಲೆವೂದಳೆದ 
ಮಾಳಾಕಾರನಾರೀಜನಂ (ಕುತ್ರ ಫು. 0-043)... 0. ] 

ಮಾಲಾದೀಪಕ (ನಾ). [ಕಾವ್ಯಮಾಒಂದು ಬಗೆಯ ಅರ್ಥಾಲಂಕಾರ ; 
ದೀಪಕ ಮತ್ತು ಏಕಾವಳಿ ಅಲಂಕಾರಗಳ ಲಕ್ಷಣಗಳು ಒಟ್ಟಿಗೆ 
ಸೇರಿ ಆದ ಅಲಂಕಾರ : ದೀಪಕಲಕ್ಷಣಂ ಏಕಾವಳೀಲಕ್ಷಣಮುಮೊಂದು 
ವೆರೆದಿರೆ ಮಾಲಾದೀಪಕವೆನಿಪುದು (6ಶ್ಚತಿ- ೯೩-೦೭) ; ದೀಪಕೈಕಾವಳಿಯು 
ಕೂಡಿಸಿ. ಪೇಳೆ ಮಾಲಾದೀಪಕಾಲಂಕಾರವು (ಕುವಂ- 16-0). [ಸ] 

ಮಾಲಾಪ್ರಸವ (ನಾ). [ಜ್ಯೋತಿ] ಮಾಲಾಯೋಗದಲ್ಲಿ ಹುಟ್ಟಿದ 
ವನು: ಸುಖಸಮೇತನೆನಿಕುಂ' ಮಾಲಾಪ್ರಸವನರಂ (ಊತ. 0೩-೦೪)- 

[ಸಂ,] 

ಮಾಲಾಯೋಗ (ನಾ). [ಜ್ಯೋತಿ] ಮೂರು ಕೇಂದ್ರಸ್ಮಾನಗಳಲ್ಲಿ 
ಮೂರು ಶುಭೆಗ್ರಹಗಳು ಇರುವ ಒಂದು ಯೋಗ : ಕ್ರೂರತ್ರಯ 
ಮಿರೆ ಕೇಂದ್ರಾಗಾರತ್ರಿತಯದೊಳೆ ಸರ್ಪಯೋಗಂ ಕೇಂದ್ರಾಗಾರ ಶ್ರಿತಯಂ 
ಗಳೊಳಕ್ರೂರತ್ರಯೆವೊಂದಿದಂದು. ಮಾಲಾಯೋಗಂ (ತಾತ: ೦೩-೯) 

[8] 


ಮಾಲಾರೂಪಕ 


ಮಾಲಾರೂಪಕ (ನಾ). [ಕಾವ್ಯಮಾ] ಬಗೆಯ ರೂಪಕ : 


ವರ್ಣಿಸುವ ಒಂದು ವಿಷಯವನ್ನು ಅನೇಕ ಪ್ರಕಾರವಾಗಿ ನಿರೂಪಣ 
ಬಿಡಿಯ. 


ಮಾಡುವುದು: ಮೂಲಾರೂಪಕಕ್ಕೆ : ಸಂಸಾರಕ್ಕೇಕಸಾರಂ 


ಕುಲಧನಂ .. . ಜಾಣ ಮೆಯ* ನಾಣ ಜೀವಂ ಮಾಂಸಾಶೀ, 
ಪ್ಹೆಳೆಯಳನಿಅೌಯಲ್ಳ ಂತು ಸೆತ್ತಿಕೊಂಡಯ್‌ (ಕಾನ್ಮಾನ, ೬೯೩) ; ವರ್ಣ 


ವೊಂದನ್ನು ಅನೇಕಪ್ರಕಾರವಾಗಿ ನಿ '೧ಪಣಮಾದಿದ್ದಲ್ಲಿ ಮಾಲಾರೂಪ। 
ವೆನ್ನಿಸಿಕೊಳ್ಳುವುದು (ಹಡ. ೨೬೪). [ಸಂ.] 

ಮಾಲಾರ್ಪಣ (ನಾ)- (ಗೌರವಾರ್ಥವಾಗಿ) ಹಾರವನ್ನು ಅರ್ಪಿಸು 
ವಿಕೆ: ಸಮಾರಂಭದ ಕಡೆಯಲ್ಲಿ ಕಾರ್ಯದರ್ಶಿಗಳು ಅತಿಥಿಗಳಿಗೆ ಮಾಲಾ 
ರ್ಪಣ ಮಾಡಿದರು (64). [೫ಂ.] 

ಮಾಲಾರ್ಪಣೆ (ನಾ). = ಮಾಲಾರ್ಪಣ ; ಕೆಲವು ಸಮಾರಂಭಗಳಲ್ಲಿ 
ಅತಿಥಿಗಳಿಗೆ ಮಾಲಾರ್ಪಣೆ ಮಾಡುವುವರ ಬದಲು ನೆನಪಿಗಾಗಿ ಕಲವು 
ಪುಸ್ತಕಗಳನ್ನು ನೀಡುವ ವಾಡಿಕೆಯಿದೆ (6). (ಸಂ. ಮಾಲಾರ್ಹಣ] 

ಮಾಲಾವೃತ್ತ್ಯ ಮಾಳಾವೃತ್ತ (ನಾ)- [ಛಂದ] ಒಂದು ವೃತ್ತ; 
P ಇಪ್ಪತ್ತಾರು ಅಕ್ಷರಗಳ “ಉತ್ಕೃತಿ' ಎಂಬ ಛಂದೋರೂಪದಿಂದ 


ಇ 


ಮುಂದಕ್ಕೆ ಹೆಚ್ಚು ಅಕ್ಷರಗಳುಳ್ಳ ಕೆಲವು ವೃತ್ತಗಳನ್ನು ಒಟ್ಟು 
ಗೂಡಿಸಿ ಅವುಗಳನ್ನು 'ಮಾಲಾವೃತ್ವ'ಗಳೆಂದು ಒಟ್ಟಾಗಿ ಹೆಸರಿಸಿ 


ರುವುದು ಪ್ರಾಚೀನ ಛಂದೋಗ್ರಂಘಗಳಲ್ಲಿ ಕಂಡುಬರುತ್ತದೆ. 
ಇವುಗಳಲ್ಲಿ ಒಂದನ್ನು ಮಾಲಾವೃತ್ತವೆಂದು ಬೇರೆಯಾಗಿ ಗುರುತಿಸಿ 
ರುವುದೂ ಕಂಡುಬರುತ್ತದೆ. ಇದು ದಂಡಕವೆಂಬ ರಚನೆಯನ್ನು 


ಸ್ವಲ್ಪಮಟ್ಟಿಗೆ ಹೋಲುತ್ತದೆ ಎನ್ನಬಹುದು; ಮದದದಿಭಗಮನೆ 
* *- ಮಾಲಾವೃತ್ತದೆ ಪಾಂಗನೆಯ್ದೆ ಕೇಳ್‌ (ಛರೋಲು. 8-೨೦೩) - 


ಮಾಳಾವೃತ್ತ : ಅವರ ಪೊಅಗೆ ಮಾಳುವೃತ್ತ 
ಮಾತ್ರಾನಿಯಮಸ್ಕಂಧಕಾದಿಜಾತಿಗಳೆಬಿದಕ್ಕುಂ (60ರೋಂ2 2. ಇ ವ) 
[ಸಂ] | 
ಮಾಲಿ. ಮಾಳಿ, (ನಾ). ೧. ಮಾಲೆಯನ್ನು ಧರಿನಿದವನ, 
ಧರಿಸಿದವನು. ೨. ಹೂವಾಡಿಗ : ಮಾಲೆಗಾರ : 
(ಮಾಲಿ) (ಎಸ್ಬುಕೋ- ೬9-೬೪); ಬಿರಿದ ಮುನ್ನವೆ ಉದುರಿಹೋದ 
ಮೊಗ್ಗುಗಳೆನಿತೊ ಬಿರಿದು. ಮಾಲಿಯ ಕೈಗೆ ತುತ್ತಾದುವೆನಿತೋ | (ಕರ:ಜ್ರಾ 
೦೫-೬) ; ಮಾಲಿ ಹೂವು ಸರಪರಾಜು ಮಾಡುತ್ತಾನೆ (೧೦0ರ. 11, ೦೯೬)- 
೩. ತೋಟದ ವ್ಯವಸಾಯವನ್ನು ಮಾಡಿ. ಮೇಲ್ವಿಚಾರಣೆ ನೋಡಿ 
ಕೊಳ್ಳುವವನು; 
ಗುಲುಬಿಹೂ ... 
ನಿನ್ನಯ ಮಾಲಿಯೊಂದಿಗೆ ಮರಳಿ ಬಾ ಈ ತೋಟಕೆ (ತನ. ೩0-೩): 
೪. ದೇವರ ಪೂಜೆಗೆ ಹೂವನ್ನು ಒದಗಿಸುವ ದೇವಸ್ಥಾನದ ಜಲ 
ಪರಿಚಾರಕವರ್ಗ.ಹುತ್ತು ಆ ವರ್ಗಕ್ಕೆ ಸೇಂದ ವ್ಯಕ್ತಿ 


; ದೇವಸ್ಥಾನದ 


ಸೇವಕೆ8 (೧೩೫19 servants) ಅಂಬಲವಾಸಿ, ಯ, ಜೇವಡಗ. 
ದೇವಾಳಿ! ಮಾಲಿ .., ಸ್ಥಾನಿಕ ಷಾರಿಯನ್‌ (6: ೦೬). 
ಮಾಳ್ಕೆ: ಹ. "ನಾನು" ಬಸ್ಕಲುತನ ಮಾಡುತ್ತೇನೆ... ಗೋಪ. 
ತಳೆಮರ, ಮಾಳಿ, ಸಿಪಾಬಿಯಾಗಿ ಕೆಲಸಮಾಡುತ್ತೇನೆ (ಕತಸಂ- xvi. 
ಒಳಗೆ ಶ್ರವೇಶ) ; ನನ್ನನ್ನು ಎಚ್ಚರಿಸಿದವನ ತೋಟದ ಮಾಳಿ (ಹೇಮಂತ. 
೬s). [ಸಂ. ಮಾಲಿ] | 


ಮಾಲಿಕ! (ನಾ). ೧. ಹೂವಿನಲ್ಲಿ ವ್ಯವಹರಿಸುವವನು : ಹೂವಾಡಿಗ : 
ಮಾಲೆಗಾರ : " ಮಾಳಿಕುರು, ಮಾಲಿಕ, ಪಂರಿಹಾರಿಕ- ೨ ಈ 2 


ಜಂ” (ಸರಾಯು, ೧-೪4೫) : ಬಾಲಿಕಂಗು ನಳಿನೇಕ್ಷಣಂ 


ಬರವಿತ್ತು 


ತಳರ್ದನುತ್ಸವದಿಂ (410. 


೩-೦೭). 


೭೧೦೪ 


36 


40 


೭ ಒಡೆಯ ; 
ತಾಚಾರಿಗಳು (೧೮. ೬0): 

ಕ ನ ಜಮಾನುದಾರೆ. ಐವತ್ತುಎೇರೆ ತೋಟದ ಮಾಲಿಕ 
(ರನ್ನು ೩೦, ೨೨). ಮಾಲಕ್ಕೆ : ಮಾಲಕ ಮನೆಯಲ್ಲಿಲ್ಲ ಅಂತಾ ಮೊದಲೇ 
ಏಕೆ ಹೇಳಲಿ? (ತ ಕ): ಇದು ನಮಬನ ಸಂಪತ್ತಿಯು, 
ಅವನೇ ಇದರ ಮಾಲಕನು (ನಂಗ: ೬0): ಮಾಲೀಕ : ರೈಲ್ವೈರಸ್ತಿ 
ಗಳಲ್ಲಿ ರೈತರು ದನಗಳ: ಬಿಟ್ಟಿರೆ ಹಾಗೆ ಬಿಟ್ಟಂಥಾ ದನಗಳ ಮಾಲೀಕ 
ರನ್ನು ಪತ್ತೆಮಾಡಿಕೊಡುವುದು ಗ್ರಾ ಮಾಧಿಪತಿಯ ಕರ್ತವ್ಯವಾಗಿರುವುದು 


ನಾನ ನೆರೆಯ ಜವಿ. 


(ಸ್ತಾಫೂಕ. 086) ;: ಮಾಲೀಕೆ (ತನಂ. ೨೮3). 
ಮರಾ. ಮಾಲಕ್‌ ] 
ಮಾಲಿಕೆ (ನಾ). ೧. ಹೂಪೆಗಳನ್ನು ಸೇರಿಸಿ ಕಟ್ಟಿದ ಮಾಲಿ; 
ಅಖಿಳಶಿವಭಕ್ತಿಪುಂಗವರ ನಿರ್ಮಾ 
ರಚಸಂಗದೆಲ್ಲಿ ನೆಜಕಿ ಸುತ್ತಿ ಮ: 
ಪಂದಿಸುತ (0೫4. ೨೬-೬೨) ; ಶಿದಪೂಜೆಗಳವಟ್ಟ ಕುಸುಮಂ ಬೇಖಾಯ್ತು 
ತವೆ ಬಹುವಿಚಿತ್ರತರಮಾಲಿಕೆಗಳಂ ಸವೆದು (ರ೫%ಶೇ. ೦೦-೩೭ ರಗಳ). 
೨. ಕೊರಳಿನಲ್ಲಿ ಧರಿಸುವ ಆಭರಣ : ಸರ. ೩. ಸಾಲು: ಪಂಕ್ತಿ . 
ನಮ್ಮ ದೇಶವು ಉನ್ನತಸ್ಥಿತಿಗೆ ಬರುವುದು; ಜಗತ್ತಿನ ಪ್ರಮುಖ ರಂಷ್ಟ್ರ 
ಗಳ ಪಾಲಿಕೆಯಲ್ಲಿ ಸೇರುವುದು (ಈತ. 03). ೪. ಒಂದು ಬಗೆಯ 


[ ಆರ. ಪಾರೆ. ಹಿಂ ಮಾಲಿಕ್‌ ; 


ತೆಯ 


ವೇಮಗುರುಮೂರ್ತಿ . . ; 


ಜಾಬಿ, ೫. ಸುಣ್ಣ ಬಳಿದಿರುವ ಅರಮನೆ; ಸೌಧ. ೬. ಐವತ್ತು 
ನಾಲ್ಕು ಬಗೆಯ ಮಂತ್ರಸಾಧನಗಳಲ್ಲಿ ಒಂದು : ಪಡಾಮ್ಮಾಯ 


ಮೂಲ ಗುರುಪರಂಪರೆ... ಮಾ 


ಆತ್ಮ ಕ್ಷಗಳೆಂಬ ಪಂಚಚತ್ಹಾರಿಂ। 


ಪಂಜರ ಮಾಲಿಕೆ ಮೂಲಿಕೆ ತಂತ್ರಬಲಿ 

'ತ್ರಸಾಧನಂಗಲೊಳ್ಳು ಪ್ರಜೆ ಗೊಂಡ 

[ ಸಂ. ಮಾಲಕ] 

ಮಾಲಿಖಾನೆ (ನಾ). ಅಧಿಕಾರವನ್ನು ಕಳೆದುಕೊಂಡ ರಾಜ. ಜ| 
ದಾರ ಮುಂತಾದವರಿಗೆ ಕೊಡುವ ಮಾಸಾಶನ ಅಥವಾ ವರ್ಷಾಶನ; 
ಬಂಗರಾಜನಿಗೆ ಬ್ರಿಟಿಷರು ಮಾಲಿಖಾನೆಯನ್ನು ಕೊಟ್ಟು. ಇರಿಸಿದ್ದರು. 
(ದಳತು ೨9) ; ತಿಂಗಳು ಶ್ರೀಗಳು ನ್ನು ಕಳುಹಿಸುವುದ 


ಮೂರು, ೨), 


2೬ 


(dey. 50). 


ನರಿ 


"ಮಾಲಿಬಾನೆ" 


ರಿಂದ ನಾನು ಚಿರಂಜೀವಿಯಾಗಿರಬೇಕು ( 
(ಪಾರ. ಮಾಲಿಕಾನಹ: ಹಿಂ. ಮಾಲಿಕಾನಾ./ತುಳ್ಳು, ಮಾಲಿಕಾನ್‌] 
ಮಾಲಿಗೆ (ನಾ). ಮಾಲೆಯನ್ನು ಕಟ್ಟು: = ತೆಯಾರಿಸುವವನು : 
ನಾಡುವಂ. ಮಾಲೆಗಾಜಂ . . . ನ ವಿನೋವಾರ್ಥು ಮಾಲಾ 
ತು ಮಾರಿಗೆ ಇತಿ ಪೂರ್ಪೇಣ ಇಗ ಪ್ರತ್ಯಯ ಎವೇತಿ 
(ಕ್ಪಾನು, ೪೦೦ ವ್ಯಾನ್ಯಾ). ಮಾಲೆ 4 - ಇನ್ರು 
ಮಾಲಿಗಾಆ ' ಮಾಲಗಾಜಿ ' ನೋ. 


ವವನು. 


ಮಾಲಿಗೆವುಂಟಿಗೆ ? (ನಾ). (2) 2. ಕಂತಂದುಹೋತ್ಸವು ರತಿಯ 
ನೋಂಪಿ ವಸಂತ ಸೈಪಾಲಪೂಜೆಯೊಡಂತಿಯಪೂರ್ವದಾನತಿಥಿ ಮೂಗ 
ಮೊಟಿಗೆ (?) ನರೆಯೆಂದಿಂತತಿಕೀರ್ತಿಯಂ ಪ್ರತಿದಿನ, ತನಗ್ಯಾ 
ದಿಗೆ ಮಾ| ದಳ್ಳೆ ದು;ಖ ತಲೆದೋರ್ಪವೋಲ್‌ ಮುನಿದು ಬುದಸಂಲ್ಲಿಗೆ 
ದೀಕ್ಷಗೋಸುಗಂ (ರಕಕು- 6-0). ಐ ಇಲ್ಲಿ ಎರಡು ಪವಗಳರ 
ಬಹುದೆ? [2] 


ಮಾಲಿನಿ (ನಾ). ೧. ಹೂವನ್ನು ಮಾಲೆಯಂತೆ ಕಟ್ಟೆ ಮಾರುವವಳು : 
ಹೂವಾಡಗಿತ್ತಿ. ೨. ಹಾರವನ್ನು ಧರಿಸಿರುವವಳು. ೩. ದುರ್ಗೆಯ 
ಒಂದು ರೂಪ. ಳಿ. (ದುರ್ಗೆಯ ಪರಿಚಾರಕವರ್ಗಕ್ಕೆ ಸೇರದ) 
ಹೆಣ್ಣುಪಿಶಾಚಿ 2 ಈಗಳೆ ಕೊಂದು ಪೋಟಿ ತಾಳಿಸಿ ಗಮ್ಮನೆ 


್ಮನೆದ್ಮು ಮಾಲಿನಿಯರ್ಗೆ ಬರಿಗುಡುದೆಂ (ರಾಮೊಶ್ಶ. 003.00): ಆಅಚುವ 


ಮಾಲಿನ್ಯ 


ಶಿವಗಣಂಗಳ ಪರ್ಚುವ ಮಂಕಡರುರ್ವ ಮಾಲಿನಿಯರ ಊಟ್ವಿ ಬಳ್ಳುಗೆಳ 
೬ ೬. * ಕೋಲಾಹಲಂ ಬಿಜುಸಾಗಲೊಡಂ (ನಕ್ಕ. ೦೬೨-೨೨): ೫. [ಛಂದ] 
ಹದಿನೈದನೆಯ ಅತಿಶಕ್ವರಿಛಂದಸ್ಸಿನ ಒಂದು ವೃತ್ತದ ಹೆಸರು 1] 
ಅಮರಗೆಣಯುಗಂಗಳ್ಳುಂತೆ ಭೂತೋಯಯುಗ್ಮಂ ಕ್ರಮದೆ ನಿಲೆ ಬೆಡಂಗಂ। 
ತಾಳು ಬಂದು ವಿರಾಮಂ ವಿಮಲವೆಣಿಪುದೆಂಟೆಂಬಲ್ಲಿ ನಿಲ್ತ್ರಂದೊಡಕ್ಕುಂ 
ಸಮದಗಜಗತೀ ಕೇಳ್‌ ಮಾಲಿನೀನಾಮವೃತ್ತಂ (ರೊದೋಂದಿ. ೨-೦೫೬) 
ನನಮಯಯಗಣಂಗಳ ಮಾಲಿನಿ:ದೃತ್ತಮಕ್ಕುಂ (ಕಹಿ, 6೩) - 
[ಸಂ, ಮಾಲಿನೀ] 
ಮಾಲಿನ್ಯ (ನಾ). ೧. ಕಲ್ಮಶ : ಕೊಳೆ: ಮಾಲಿನ್ಯಂ ವಿಮಲದೊಳಾಗಲಾಗ 
ದೆಂಬಂತಾ ಲೀಲಾವಿಮಲಸರೋವರಂ ತರಂಗವ್ಯಾಲೋಲಂ ತಳೆದುದು 
ಜ್ಹಳಾಳಿಯಂ ತದ್ಭಾಲಾಲೋಚನಕುಮುವಂಗಳಿಂದಮಾಗಳ್‌ (ಉನ: 
೦೪-3); ಅರ್ಜುನನ ಬುದ್ಧಿ ತಿಳಿಯಾಗುತ್ತದೆ. ಮನದ. ಮಾಲಿನ್ಯ ಮಾಯ. 
ವಾಗುತ್ತದೆ (ರ: 008). ೨. ಮಬ್ಬು : ಮಸುಕು : ಕ್ಷತ್ರ ಮತ್ತು 
ಧರ್ಮಗಳು ಪರಸ್ಪರ ಪೋಷಕಗಳಾಗಿರುವುವರಿಂದ ಕ್ಷಂತ್ರ ಶ್ರಶಕ್ತಿ ಶುಂಧಿತ 
ವಾದಾಗೆಲ್ಲ ಧರ್ಮದ ಪ್ರಕಾಶಕ್ಕೆ ಮಾಲಿನ್ನ ಸಹಜ (ಹುಳ್ಳಾರ- ೦೦೪ ಬಕ). 
[ಸಂ,] 
ಮಾಲಿಶ್‌. ಮಾಲೀಷ್‌, ಮಾಲೀಸ್‌, ಮಾಲೀಸು (ನಾ). ೧. (ಮೆರುಗು 
ಬರುವಂತೆ) ಉಜ್ಜುವುದು ; ತಿಕ್ಕುವುದು. ೨. (ಆಲಂ) ಪುಸಲಾವಣೆ; 
ಬೆಣ್ಣೆ ಹಚ್ಚುವಿಕೆ : ದೇವರಿಗೆ ಮಂಗಳಾರತಿ ಅರ್ಪಿಸಿ. ನಾಳೆಯಿಂದ ಮತ್ತೆ 
ನಮ್ಮ ಮಾಲಿಶ್‌ ಸುರುವಾಯಿತೆಂದು ಅಗಾವು ಸೂಚನೆ ಕೊಟ್ಟಿಟ್ಟೆವು 
(0ನ. 11- ೨೩೪): ಮಾಲೀಷ್‌ ; ೧. ಕರಾರಿಂದ ಕೆರೆಕೆರೆದು ಮಾಲೀರ್ಷ 
ರಂಗೇಲಿ ಹಾಕುವುದಕ್ಕಾರಂಭಿಸಿದ್ದ (೧೫- ೩೬). ಮಾಲೀಸ್‌: ೧. ಕೆಂಪು 
ತೈಲದಿಂದ ಕಿಬ್ಬುಹೊಟ್ಟೆಯ ಮೇಲ್ಲಡೆಯಿಂದ ಕೆಳಕ್ಕೆ ಮಾಲೀಸ್‌ ಮಾಡ 
ಬೇಕು (256, ೩೨); ಅವರಿಬ್ಬರೂ ಒಬ್ಬ: ರು ಸಾಬರ ಹತ್ತಿರ ಕೆಲಸಕ್ಕಿದ್ದರು; 
ಕುದುರೆಚಾಕರಿ . - . ಮಾಲೀಸ್‌ ಮಾಡಬೇಕು (ತಂಗೂಂ- 
ಮಾಲೀಸು; ೧. ಹೇಗಿದೆ ನೋಡಿ-- ಮಾಲೀಸಿನ ಪ್ರತಾಪ? (ಗಂಗಾನ. ೯ 
ಅದಕ್ಕೆ ಮಾಲೀಸು ಅಪ್ಪಾಜಿಯೇ ಮಾಡುತ್ತಿದ್ದರು (ಕೊಗಾಳ್ಮ. ೨೫): ಹೊಟ್ಟಿ 
ತುಂಬಾ ಹುರುಳಯಿಲ್ಲ, ಕುದುರೆಗೆ ಮಾಲೀಸು ಮೂರುತಾಸು (ಗಾರ). 
ಮಾಲಿಶ್‌ ಮಾಡು; ಮಾಲೀಸ್‌ಮಾಡು, ಮಾಲೀಸುಮಾಡು - ೧. 
(ಎಣ್ಣೆ ಮೊದಲಾದಂಪುಗಳನ್ನು ಸವರಿ) ಉಜ್ಜು : ತಿಕ್ಕು: ಮಾಲಿಶ್‌ 
ಮಾಡಿದೆ ಕುದುರೆಯ ಮೈ ಹೊಳೆಯುತ್ತಿದೆ (648); ಸೊಂಟದಲ್ಲಿ ಸೆಳೆತ 
ವಂದರೆ ಮೂತ್ರಕೋಶದ ಮೇಲೆ ಹಸುರುತೈಲವನ್ನೂ ಸೊಂಟದ ಮೇಲೆ 
ನೀಲಿತೈಲವನ್ನೂ ಮಾಲೀಸ್‌ ಮಾಡಬೇಕು (0೩8. ೩3) 7 ಧನಿಯರ ಮತ: 
ತಮ್ಮ ಪುನೆಯ ಎತ್ತು. ಕೋಣಗಳನ್ನು ನೀರಲ್ಲಿ ನಿಲ್ಲಿಸಿಕೊಂಡು ಮಾಲೀಸ: 
ಮಾಡುವುದೂ ಉಂಟು (ಸೃತ್ಕಕೂ. 0೩). ೨. (ಅಲಂ) ಗಿಲೀಟಿನ ಮಾತ 
ನ್ನಾಡಿ ಮೆಚ್ಚಿಸು: ಪೂಸಿಮಾಡು : ಕೆಲಸ ಆಗೋವರೆಗೂ ಚೆನ್ನಾಗಿ 
ಮಾಲಿಶ್‌ ಮಾಡಿ. ಆಮೇಲೆ ತಿರುಗಿಯೂ ನೋಡದೇ ಇರೋದು ಕೆಲವರ 
ಸ್ವಭಾವ (ರೂ). ಮಾಲೀಸಿನ ಮಾತು(ಆಲಂ) ಬೇರೆಯವರು ನಂಬು 
ವಂತೆ ಆಡುವ ಮಾತು; ಬಣ್ಣಹಚ್ಚಿ ಆಡುವ ಮಾತು: ಗರುಡು 
ಚಾರ್ಯ ಬಹಳ ಮೃದುವಾಗಿ ನಗುತ್ತ ದಾಸಾಚಾರ್ಯನ ಮಾತಿಗೆ ತಾನ. 
ಒಪ್ಪಿದೆ ಎನ್ನುವಂತೆ ನಟಿಸುತ್ತ ಹೇಳಿದ. ಇದರಿಂದ ಮಾಲೀಸಿನ ಮಾತು 
ಗೊತ್ತಿಲ್ಲದೆ: ಲಕ್ಷ್ಮಣಾಚಾರ್ಯನಿಗೂ ಸಂತೋಷವಾಯಿತು. (ಸಂತ್ಯಾರ, ೩೮). 
[.-ಪಾರ, ಹಿಂ. 
ಮಾಲೀರ್ಶ. ಮಾಲೀಸ್‌] 
ಮಾಲಿಸು (ಕ್ರಿ). ೧. ಕಡೆಗಣ್ಣಿನಿಂದ ನೋಡು; ಓರೆಗಣ್ಣಿನಿಂದ ನೋಡು: 


ಚ)- 


ಲ್‌ 


( 


ಮಾಲಿಶ್‌: ಮರಾ. ಮಾಲಿಶ್‌. ಮೂಲಿಸ್‌, 


“ಮಾಲಿಸು ಕಟಾಕ್ಷೇ (ಕಡೆಗಣ್ಣಿನಿಂದ ನೋಡು): ವೀರ್ಧಾಲೋಕೇ ಚ (ಬಹಳ 


[ 


೩6 


೨0 


25. 


40 


೫ ಮಾಲ್ಕು 


ಹೊತ್ತು ನೋಡು)" (ಕನಾ) : ಮೆಲ್ಲುಡಿಯಿನಾರೈವ ಜೀವಿತೇಶನ ನುಡಿಗೆ 
ಪಡಿಸುಡಿಗುಡೆಯುಂ. ನುಡಿಯದಿರೆಯುಮಾಜದೆ ಕಾಂತೆ ಕೆಲನ ಕೆಳೆದಿಯಂ 
ಮಾಲಿಪಂದು (ರುಕ್ಕು, 30-0). ವಿ. ನೆಟ್ಟ ದೃಷ್ಟಿಯಿಂದ ನೋಡು; 
ಒಂದೇ ಸಮನೆ ನೋಡು: ಆಲಿಸುತಿವೆ ಮಾಲಿಸುತಿವೆ ಹರಣದ ಜತೆ ಹರಿಣಿ 
(ಗಂಗಾತ- ೦೦೬-1): ಕೊನೆಮುಳ್ಳ ಳಂತಾಗೆ ಹಿಂದುಮುಂದುಗಳೆಲ್ಲ ಕೊನೆದು 
ಬಾಡಿದ ನಿರತೆಯಂ ಮಾಲಿಸುವಳು (ಕಾಲರ. ೦೦೪-೨೬೫): ೩. (ಒಂದು 
ಪಕ್ಕಕ್ಕೆ) ಬಾಗಿಸು; ಓರೆಯಾಗಿಸು; ವಾಲಿಸು: ಆರಿದರಿಯದೆಯೆ ಕಾವ್ಯ 
ಮಾರ್ಗದಲ್ಲಿ ನರಂ ತರುಗಳಂ ಮಾಲಿಸುತೆ--ಪೋಪ ಜಾತ್ರೆಗರಂ ಪರಿಕಿಸುತೆ 
ತನ್ನಸರಸುವ ಕಷ್ವರೆ ತರಂ ಬರಿಯಿಸುತಿರವರೊಡನೆ ತನ್ನನೆಯ್ದ ದಿರಂ 
(ಸಂಡೆ. ೨೦-೩9) 2 ಬಯಕೆಗಳ್‌ . . . ನಾಲಗೆಯೊಳೆದ್ದಂತೆ: ಬೋಳ 
ಬಾಯ್ದೆರೆದಂ ತೋಲ್ಬಪ್ಪಿ ಕೇಡುಗಳ ಬಳಿವಿಡಯಲೆಳಸುತಿಹ ಮಾಲಿಸುವ 
ಕವಲ್ಲಳೆಳಿಮಾತುಗಳನುಗಿವಂ (10ರ. ೦೨೭-೨೬೪), ೪. (ಆಲಂ) ಏರು 
ಪೇರು ಮಾಡು : ಬದಲು ಮಾಡು: ವ್ಯತ್ಯಾಸಗೊಳಿಸು : ಸತ್ಯಥೆಮ 
ಮಾಲಿಸದೆ[ಪಾಕಾಂ. ಅಲಸದೆಮಗರುಹು ಗರುಡೋರಗರ ವೈರಂಗಳು 
ಬಂದ ಕಾರಣಗಳ ತಿಳಿವಂತೆ ವಿಸ್ತರಿಸಬೇಕೆಮಗೆ (ಕುರಂಗ. ೩೧೦). 
[ಮಾಲ್ಕು 4 -- ಇಸ್ಮು 
ಮಾಲೀಕ "ಮಾಲಿಕ್ಕ' ನೋ: 
ಮಾಲೀದಿ `ಮಾಲದೀ` ನೋ. 
ಮಾಲೀಷ್‌ `ಮಾಲಿಶ್‌` ನೋ. 
ಮಾಲೀಸ್‌ "ಮಾಲಿಶ್‌" ನೋ. 
ಮಾಲೀಸು 'ಮಾಲಿಶ್‌' ನೋ: 
ಮಾಲ್ಕು (ಕ್ರಿ). ೧. ಓರೆಯಾಗು : ಬಾಗು; ಓಲು: ಮೇಲಯ್ಯನೊಡನೈ 
ತಂದಾಂ ಪೊಕ್ಯ ನಿಜಾಲಯವನು ಮೇಲ್ಮನನಿಯ ಕಾಲಿಗೆಜಿಗಿ ಸುಖ 
ಮಿರ್ಪನ್ನ ಮೆಲ್ಲನೆ ಮಾ[ಣಣಂ: ಮ]ಲಿತು ಪಡುನೇಸಜುಬಟ್ಟು (ಸೊರಿಸೋ- 
. ೦೫-೩೬); ಲಾಲಿಪ ಪದ್ಮಕ್ಕೈರವನಾಳ ಸತಂಗುಂದಿ ಮಾಲಿದುವೆಸಳ್ಗಳು ಬಾಡಿ: 
(ಮೋತತ- 9-98) : ನನ್ನು ಮಾಲಿವಂಗುಲಿಯಿನ್ನು ನೇರವಾಯ್ತಿಲ್ಲೆಂದ 
ಮೇಲೆಲ್ಲರೆದ್ದರು ಕ್ಷಣವೆ (6ರ. ೪೧-030). ೨. ತೂಗಾಡು; ತೊನೆದಾಡುಃ 
ಒಲೆ: ಇಂತು ಮದಿರಾಪಾನಮಂ ಮಾಡಿ ... ಮಾಲುತುಂ 
ಜೋಲುತುಂ ತೇಲುತುಂ ಮಲೆಯಂತುಂ ಮನಂಗೊಳಿಪ ತದ್ವನಿತಾಜನೆ 
ಮಧ್ಯದಲ್ಲಿ . . . ಇರ್ದಂ (ಉಜ್ಕ- ೫-೪೦ 5), ಚೆಂದದ ನೋಡಿರೆ... 
ಬಡಿಯ ಘಂಟಿ ಘಳಿಲೆನುತ ನುಡಿದು ಮೆಲ್ಲನೆ ಪಿಡಿದುಕೊಂಡು ಸಡಗೆ 
'ಮಾಲುತ ಸಡಗರದಲಿ ಬೆಡಗುಮಾಡಿ ಆಡುವ ರಂಗನ (ಫರೆಂದ* ೩-೦೦೫-೨); 
ಕಿಟ್ಟಣ್ಣ ಪುತ್ರಿಯಾಗಿ ನಡುಗುತ್ತ ಹಿಂದೆ ಮುಂದೆ ವೂಲಿ ನಡೆಯುತ್ತ, 
ಬುಸುಗುಟ್ಟೆ ಅಬ್ಬರಿಸಿದ (ಸ್ಮಶ್ಯಜೊ- ೭೦). 'ಓಲ್ಕು'. "ವಾಲು" ಪರಾ. 
[ದೇ.8 ತುಳು. ಮಾಲಾವು, ಮಾಲು] 
ಮಾಲ್ಕು (ನಾ). ೧. ಓರೆ; ವಕ್ರತೆ; * ಮಾಲುಗಣ್ಣು' ಪರಾ. .೨. 
ಬಾಗು: ತಿರುವು: ಮುಕಂದೇವಿಕಾಸ್ಟಾ ನದ ಸಮಾಪದಲಿ ಮುಡಲು ಹರಿದೆ 
ಹೊಳೆಯಿಂದಂ ಪಡುವಲು ತೆಂಕಲು ಹಲಸಿನ ಮಾನಿ ಕೂಲಂಬಿ ಕೊಡಲು 
ಅಜತಿಯ ಮಾಲಿಂದಂ ಬಡಗಲು (838%- 17-11. 1೬0-40; 3478). 
[ ಮಾಲು] 
ಮಾಲ್ಕು (ನಾ). ಸರಕು: ಸಾಮಗ್ರಿ: ಪದಾರ್ಥ : ನಾನೀಗ ಅವರ ಪಾಲಿಗೆ 
ಮೂರದೊಂದು ಲೋಕದ ಮಾಲು (ನರ: 1- 466) ; ಸುಂಕದ ಕಟ್ಟೆಯ 
ಅಧಿಕಾರಿಗಳೇ ಈ ವ್ಯಾಪಾರದ ಮಾಲುಗಳನ್ನು ತಮ್ಮ ವಶಕ್ಕೆ ತೆಗದುಕೊಂಡು 
ಹಗಲು ರಾತ್ರಿ ಕಾವಲಿಡುಂ್ತಿರೆ (ಶ್ರವಾಜ- 21, 0೪೯). 
[.-ಆರ. ಹಿಂ. ಮರಾ. ಮಾಲ್‌] 


ಇಲ್ಮು `ಮಹಾಲು' ನೋ. 


ಮಾಲುಂ 


ಮಾಲುಂ, ಮಾಲುವು್‌ (ನಾ). ತಿಳಿದಿರುವುದು ; ಗೊತ್ತಿರುವುದು. 
'ಮಾಲುಮ್‌: ನನಗೆ ಮಾಲುಮ್‌ ಇದ್ದರ ನಿಮ್ಮನ್ನೇಕೆ ಕೇಳಲು ಬರುತ್ತಿದ್ದೆ. 
ತಾಯಿ (ಕಗರೋ- ೧೩) - 


ಮಾಲುಂಮಾಡುನಿಶ್ಚಯಮಾಡು; ನಿರ್ಧಾರಪಡಿಸು ; ಕಬಿಯಾ 
ಮುಲುಕಿನ ಕಿನಾರೆಗೆ ಬಂದರೆ, ದೊಸ್ತಿಮಾರ್ಗದಿಂದ ನಮ್ಮ ಕಡೆ ಒಬ್ಬ 


ಶ್ಶಾಣ ಗೃಹಸ್ಥೆನಿಗೆ ಕಳುಹಿಸಿ ಎರಡು ಸರಹದ್ದನ್ನು ಮಾಲುಂ ಮಾಡಿಯೇವು 
(ಕಾತೇಂದ್ರ. ೯೩). 
ಆರ. ಮಅಲೂಮ್‌, ಮಾಲೂರ್ಮ ಹಿಂ. ಮಾಲೂಮ್‌; ಮರಾ. 

ಮಾಲುಮ”, ಮಾಲೂಮ್‌] 

ಮಾಲುಕ (ನಾ). ಒಂದು ಬಗೆಯ ಸುವಾಸನೆಯ ಗಿಡ; ಕಾಮಕಸ್ತೂರಿ: 
“ಮಾಲುಕಮೆನಲ್ಕೆ ಕತ್ತುರಿರಾಮವೆ,ನಿಸಿಕ್ಕು” (ಮುಂಗರಾ, ೩-39): [ಸಂ.] 

ಮಾಲುಗಣ್ಣು, ಮಾಲಗಣ್ಣು (ನಾ). ವಕ್ರದೃಷ್ಟಿಯುಳ್ಳ ಕಣ್ಣು ; 
ಓರೆಗಣ್ಣು 2 ಪಂಚೇಂದ್ರಿಯಗಳಲ್ಲಿ ಬಹುಪ್ರಾಮುಖ್ಯವಾದ ಅವಳ ಕಣ್ಣು 
`ಮಾಲುಗಣ್ಣಾಗಿತ್ತು' (ಐಗಿನ- ಓಂ). ಮಾಲಗಣ್ಣು ; ಕಾಲಕಾದು 
ನಾರಿಯರು ಓಲೆಗಳೆವುದ ಕಂಡೆ ಮಾಲಗಣ್ಣೊಳು ತೊಳಲುವುದ ಕಂಡೆ 
(82ne- 088-೭5೪) ; ಇವನು 
(ಅಳಕು. 009)- [ಮಾಲ್ಕು 4 ಕಣ್ಣು (ಆ ಕಣ) 

ಮಾಲುಗಾಡಿ (ನಾ). ಸಾಮಾನು, ಸರಂಜಾಮುಗಳನ್ನು ಹೊತ್ತು ಸಾಗಿ 
ಸುವ ಗಾಡಿ; ಗೂಡ್ಸ್‌ಗಾಡಿ: ತಿಂದನು ಕೋರಿದುತೆ ನೂರಾರಲ್ಲ- 
ಸಹಸ್ರಾರು ಪತ್ರಗಳು ಮಾಲುಗಾಡಿಗಳಲ್ಲಿ ಬಂದಿಳಿದವು ಧಾರವಾಡದಲ್ಲಿ 
(ಕಾಶ್ಮುಪು, ೦೮): [ವಾಲ್ಯೂ 4 ಗಾಡ್ಮಿ. / ಹಿಂ. ಮಾಲ್‌ಗಾಡೀ] 

ಮಾಲುಧಾನ (ನಾ). ೧. ಒಂದು ಬಗೆಯ ಹಾವು: ಕೇರೆ: “ಮಾಲು 
ಧಾನ ಎ ಕೇರೆ” (ಕಾತರಾ- ಕಿ); “ಮಾಲುಧಾನ; - ಹೆರೆಗಳೆದ ಹಾವು” 
(೬40. 039). ವಿ. ಹಾವಿನ ಜಾತಿಗೆ ಸೇರಿದ ಒಂದು 
ಪ್ರಾಣಿ; ಊಸರವಳ್ಳಿ: "ಮಾಲುಧಾನ;. 
ವೂಸರವಳ್ಳಿ ಹರವು. ವಿಷಗಿಡದ ಹುಳ, ಉಮ್ಮತದ ಹುಳ. 


ಬಗೆಯ 
ಮಾತುಲಾಬಿ - - ೨ 


ಖಟ್ಟಾಂಗದ ಆಕಾರವಾಗಿಯೂ ದೀರ್ಫದೇಹವಾಗಿಯೂಾ ಉದ್ದವಾದ ಜಾಲ| 


ವುಳ್ಳದ್ದಾಗಿಯೂ ನಾಲ್ಕು ಕಾಲುಗಳುಳ್ಳದ್ದಾ ಗಿಯೂ ಇರುವುದು” 


(ಸರ್ಕಾ. ೬೨). [ಸಂ,) 

ಮಾಲುಮ್‌ 'ಮಾಲುಂ' ನೋ. 

ಮಾಲುಮತ್ತೆ “ಮಾಲಮತ್ತೆ' ನೋ. 

ಮಾಲೂರ (ನಾ)-೧. ಒಂದು ಬಗೆಯ ಮರ; ಬಿಲ್ವಪತ್ತೆ ತ್ರೆ; “ಮಾಲೂರ್ಯ, 
ಶಿಃಫಲ;- ಬಿಲ್ವ ___ ಈ ೩ ಬೆಲ್ಲವತ್ತದ (ಪರಾಯ. ೩೨-೪೦) ; 
ಅದು ಜಯೂ ಜಂಭ ರಂಭಾಕುಳಕ ಕಾಶ್ಚರ್ಯ ಮಾಲೂರ ಲೋಧ್ರೇಂ 
[ತಾಕಾಂ- ಲ್ಲೂರ ಲೊದ್ರಂ]ಗುದಿ ಕಾಕ್ಷಪ್ಷಕ್ಷಪಥ್ಯಾಮಳಕತಿಳಕಭೂರ್ಜುಃ 
'ಭೂಜಃವಕೀರ್ಣಂ (66ಳೇ- ೩-೩೫). ೨. ಒಂದು ಬಗೆಯ ಮರ; 
ಬೇಲದ ಮರ: “ಮಾಲೂರಃ -ಏಲಾವಾಲುಕ, ಬಳಕೆ, ಬೆಲ್ಲದತ್ತ” 

(tao: ೦೨೪)- [ಸಂ.] 


ಮಾಲೂರಪತ್ರೆ (ನಾ). ಬಿಲ್ವಪತ್ರೆ: 


ಪೆನರಂ” 


ಪಾಲಾಶಕಲಧೌತಪುಷ್ಪಂಗಳುಂ 


ತುಳಿಸಿ ಮಾಲೂರಪತ್ರೆ ಯಾ ನಾಲ್ಕು ಲಿಂಗಕ್ಕೆ ಪ್ರಕ್ಷೂಲಿಸಿ ಪುನಃಪುನಃ 
ಧರಿಸಬೇಕಾದುದುಂ ನಿರ್ಮಾಲ್ಯವಲ್ಲ (ಗುರುತಾ- ೬-0೭). 
[ಸಂ. ಮಾಲೂರಪತ್ರ] 
ಮಾಲೆ, ಮಾಳ್ಕೆ (ನಾ). ೧. ಹೂವಿನ ಸರ,- ಹಾರ: “ಸ್ರರ್ಗ, 


ಮಾಲಾ, ಮಾಲ್ಕಂ- ಈ ೩ ಹೂವಿನ ಮಾಲೆ” (ಹರಾಯಂ- ೯0-೩೯) ; 
ಅಲರ್ಗಣೆಯನಂಗಜಂಗೀಯಲೈದು ರತಿ ಬರ್ಪ ಮಾಟಕ್ಕಿಯಿಂ ಮಾಲೆಯನಾ 
ಅಲಿತಾಂಗಿ ಹಿಡದು ಕಣ್ಣಂ ಕೆಲಕ್ಕಮಾ ದಾಶರಥಿಯ ಬಗೆಗಂ ಬಂದಳ್‌ 


ಕಪ್ಪಗಿದ್ದಾನೆ, ಗಿಣಿಮೂಗು: ಮಾಲಗಣ್ಣು | 


15 


| 


20 


30 


40 


48 


ಮಾಲೆಗಾರ್ತಿ 


(ಶಂರಾಮಾ, ೫-೯೪) ; ಆ ಗಂಧರ್ವದತ್ತೆ ಚಿತ್ತಜಾತರರಪರುಪಹತಿಗಳ್ಳಿ 

ಬಿಂಕದಿಂ ಭೋಂಕನೆಟ್ಟು ಮಾಲೆಯನಿಕ್ಕೆ (ಕಟು. 3೨೫) ; ಮಾಲೆಗೆ 

ಸುಯ್ಗೆ ಸೂಬ್ವರುತಿರಲೃಳಿಮಾಳಿಕೆ ಮಾಲೆಗಾರ್ತಿಯವರ್ಕಾಲೆಯತಿತ್ತಿ ನಿಂದಿರೆ. 

ಮುಖೇಂದುವನೀಕ್ಷಿಸುತುಂ ತನ್ಮಾಲೆಗೆ ಕಯ್ಕನುಯ್ಕೆ 

೨. ಕಂಠಹಾರ ; ಸರ ; "ಅಕ್ಷಮಾಲೆ', "ಜಪ 
ಮಾಶೆ' ಪರಾ. ೩. ಸಾಲು; ಶ್ರೇಣಿ; ಪಂಕ್ತಿ: ಮಲಯಾನಿಳನೆಸಕ 
ದಿನುದಿರ್ವಲರ್ಗಳ ಮಕರಂದಮಾಲೆಗಳ್‌ ಪರೆದೆತ್ತಂ ನೆಲದೊಳ್‌ ಬಿಟ್ಟುಂ 
ಪಡೆದುವು ವಿಲೋಚನಾಂಬುಗಳೆನಗ್ಗ ಳಂ ವಿರಹಿಗಳಾ (೪00. ೩-04೬); 
ವಕುಳಮಾಲೆಯೊಳಾಲಿಸಿದಬ್ಬಿನೀದಳಾವಳಿಗಳೆ ಮಾಲೆಗುಂಡಿಗೆಗಳಿಂ ಸಮೆ 
ದಾಡುವ ಯಾಟಳಂಗಳು ಅಂತವಂ ನೋಡುತ್ತಂ ಪೋಗೆ (ಕಾದಂಉ. ೨೦೫); 
ದ್ವೈತಾದ್ವೈತವನೋದಿ ಏನು ಮಾಡಿದಿರಯ್ಕಾ , , . ಸ್ಮಾವರ ಜಂಗಮ 
ಪೊಂದೆ ಎಂದು ನಂಬದನ್ನಕ್ಕ ಕೂಡಲ ಸಂಗಮದೇವಾ ಬಜ್‌ಯ ಮಾತಿನ 
ಮಾಲೆಯಲೇನಹುದು (44, ೧೯): ೪. ಗುಂಪು; ಸಮೂಹ. ೫. 
ತುಳುಜನಾಂಗದವರ ಒಂದು ಒಳಪಂಗಡ : ತುಳುನಾಡಿನ 
ದೇವಾಲಯಗಳಲ್ಲಿ ಮೊಲೆಯರೆಂಬ ಒಂದು ಜಾತಿಪ್ರಭೇದಕ್ಕೆ ಕಾರಣವಾದ 
ವಿಚಿತ್ರವಾದೊಂದು ವಾಡಿಕೆಯಿದೆ. (ಯಂ. ೦೯೦). ಮಾಳ್ಯೆ: ೩. 
ಮಲೆಯಲರ್ಗಳ್ಳಿ ಬಳ್ಳಿ ಮಜ್‌ದುಂಬಿಯ ಮೂಳೆಗೆ ಕಾಯ್ದು ಬಯ್ದು... 
ಜೋಲ್ವರುತ್ಯಳಿಕೆಯಿನಾಮ್ರವಲ್ಲರಿಯೊಳೋಪವರಾ ಪುರನಂದನೆಂಗಳೊಳ್‌ 
(೨ಕಂಘು-೦-೪೩);ದೀಪ್ತಿಗಿದಿರಾದ ಪತಂಗದ ಮಾಳೆಯಾದಂದುಂ(ಪೃತ್ವಶು-೩-೦೪)೬ 

ಮಾಲೆಹಾಕು - ೧ಿ. ಮದುವೆಯ ಸಂದರ್ಭದಲ್ಲಿ ವಧೂವರರು 

ಪರಸ್ಪರ ಹೂವಿನ ಹಾರವನ್ನು ತೊಡಿಸು; ವರಿಸು: ಹಿರಿಯಳಾದ 
ಅಂಬೆಯು. . . ಅವನಿಗೇ ಮಾಲೆಹಾಕಬೇಕೆಂದಿದ್ದಳು. (ಕಥಾ 3). ೨. 
ಗೌರವಸೂಚಕವಾಗಿ ಹೂಮಾಲೆಯನ್ನು ಹಾಕು, ತೊಡಿಸು ; 
ಸಮಾರಂಭಗಳಲ್ಲಿ ವಂಡನಾರ್ಪಣೆ ಮಾಡುವಾಗ ಆಹ್ವಾನಿತರಿಗೆ ಮಾಲೆ 
ಹಾಕುವುದು ವಾಡಿಕೆ (ಕೂ). ' [ಸಂ. ಮಾಲಾ] 

ಮಾಲೆಕಾರ “ಮಾಲೆಗಾಜಿ” ನೋ. 

ಮಾಲೆಗಟ್ಟು (ಕ್ರಿ). ೧. (ಹೂವು, ಮಣಿ ಮುಂತಾದವುಗಳಿಂದ) 
ಹಾರವನ್ನು ಕಟ್ಟು, ರಚಿಸು: ಮಾಲೆಗಟ್ಟುತೆ ನೋಟಕರ ಕಣ್‌ಮಾಲೆ 
ಗಟ್ಟುವರೊರ್ಮೆ , . . ಅಲ್ಲಿಯ ಮಾಲೆಗಾರ್ತಿಯರು (nn. ೨-೦೨) ; 
ಇತ್ತರದಲಿ ಮಾಲೆಗಟ್ಟಿ ಮಾಜುವ ಹೆಂಗಳರ್ತಿಯನೇನ ಬಣ್ಣೆಸುವೆ. (ಕ0ನವಿ, 
೬-6೨): ಕಟ್ಟುವೆನು ಕತೆಯೊಂದ ಬನದ. ಗವಿಯಿಂದಾಯ್ಡು. ಮರವೆಯಿಂದ 
ದನಿತ್ತಿ ಕೊಯ್ದು, ಎದೆಯನಪ್ಪಲು ಮಣಿಯ ಮಾಲೆಗಟ್ಟುವ ತೆರದಿ ಆಳಿ 
ವರದ ನೆಸಒನಲಿ ಕೋಮ (44, «೯-00. ೨. ಸಾಲುಗಟ್ಟಿ ನಿಲ್ಲು; 
ಸಾಲುಗಿರು : ಅಂತು ವೇನರ್‌ ದೇವನೊಳಾವಗಮಾದ ತಂತಮ್ಮಾಡರದಿಂ 
ಮಾಲೆಗಟ್ಟಿ ದುಗ್ಧವಾರಿಪೂರಿತ ಕನೆಕಕಳಶಂಗಳು ತಂದು ಗೊಂದಣಿಸಿ 
ಸಂದಣಿಸಿ ನೀಡಿದಾಗಳ್‌ (60 ೭-೮೩ 5)... [ಮಾಲೆ ಕಟ್ಟು] 

ಮಾಲೆಗಾತಿ (ನಾ)- ಹೂದನ್ನು ಕಟ್ಟಿ ಮಾರುವವಳು ; ಹೂವಾಡಿ 
ಗಿಶ್ತಿ : ಮಾಣಿಸಿದನೈ ದಿಟ ಮಾಲೆಗಾಶಿಯ[೫೫- ಘಟ್ಟೆವಾಳ್ತಿಯ] 
ಮೈಯ ಮೂಹೊಜಡ (ಕುನ್ಮಾಸ- ೦೦-೦೭  ಪ್ರೆಷ್ಪಮಾಲೆಯನೊರ್ವ 
ಚತುರವಿಟನಿಗೆ ಕೊಟ್ಟಳು ಮಾಲೆಗುತಿ. ತಾನತಿರಯರೊಫನ ಬೆಡಗೆ 
(ಸರತ. ೨-೬೦); ಪೆರಿಮಳಿನೆರೆದಿಂ೩ನೆ ದಿವ್ಯಪುಷ್ಟವ ಪರಿಕೊಂಡತಿ 
ಹರುಷದಲಿ ಸರಗಟ್ಟಿ ಬೆಲೆಗೆ ಮಾುವ ಮಾಲೆಗಾತಿಯರಿರವ ನುನೇನ 
ಬಣ್ಣಿಪೆನು (ಕಂಠಪಿ-೨-6೩).. [ಮಾಲೆ 4 - ಕಾತ್ಮಿ] 

ಮಾಲೆಗಾರ "ಮಾಲೆಗಾಣಿ' ನೋ. 

ಮಾಲೆಗಾರ್ತಿ (ನಾ).- ಮಾಲೆಗಾತಿ : ಆಂ ಮುನ್ನಿನ ಭವದೊಳ್‌ ಪ್ರಿಯ 
ಸೇನೆಯೆಂಬ ಮೂಲೆಗಾರ್ತಿಯೆಂ (ತಕ್ಕಾರಾ- ೪೭-೦೦೪); ಚಲ್ಲವಾಡಿ ಪೂವೆತ್ತುವ 


ಪೊದಬ್ಬ 
(230ಕೀಕ್ಕಿ- 00-30) - 


ಮಾಲೆಗಾರ್ಶಿಯರನೆಂದರಿಕೇಸರಿ ನಿಂದು ನೋಡದಂ (ಶಂಕರಾ ೪-೮೦); 
ವರಮಲ್ಲಿಗೆ ಮೊಲ್ಲೆಗಳೊಳ್‌ ಬೆರಸಿದ ಮಧುಕರಕದಂಬದಿಂದಂ ನೀಲೋತ್ಕರ 
ಮಂ ವರಾಕ್ಷಿಕಮಂ ಪೋಲ್ಪಿರೆ ಮೆಜಕಿದಳ್‌ ಮಾಲೆಗಾರ್ತಿ ಮಣಿಗಾರ್ತಿಯ 
ವೋಲ್‌” (108. ೨-6). [ಮಾಲೆಗಾಜ 4 -ತ್ಮಿ ( ೬. ಇತ್ತಿ) 

ಮಾಲೆಗಾಣ, ಮಾಲೆಕಾರ, ಮಾಲೆಗಾರ (ನಾ). ೧- ಹೂವಿನ ಹಾರ 
ವನ್ನು ಕಟ್ಟಿ ಮಾರುವವನು: ಹೂವಾಡಿಗೆ: “ಮಾಳಾಕಾರಃ, ಮಾಲಿಕ; 
ಪಾರಿಡಾರಿಕಃ- ಈ ೩ ಮಾಲೆಗಾಜಿಂ” (ಕರಾಯು. ೬-೪೩5); ಪೂಗೊಯ್ವ 
ವಸಂತಕನೆಂಬ ಮಾಲಿಗಾಜನರಸನ ಸಾವಂ ಕಂಡು (ನಡ್ಗಾರಾ. ೦೮೦-೨೫); 
ಮಗಮಗಿವ ಜಾದಿಪೊಂಗೇದಗೆ ಮಲ್ಲಿಗೆಯೆಂಬ ಪಲವು ಪೂಮಾಲೆಗಳಂ 
ಬಗೆಯದು ನೀಡುಗುಂ ಮಾಲೆಗಾಅನಂ ಪೋಲ್ಹೂದಗ್ರ ಮಾಲ್ಯಮೆಹೀಜಂ 
(5ಂತ. 3-4೬): ಕಟ್ಟಿಯುಮೇನೊ ಮಾಲೆಗುಜನ ಪೊಸಬಾಸಿಗಂ ಮುಡಿವ 
ಭೋಗಿಗಳಿಲ್ಲದೆ ಬಾಡಿ ಪೋಗದೇ (ಅನಂಪ್ಯ. ೦-೩). ೨. ಶೋಟವನ್ನು 
ಬೆಳೆಸುವವನು ; ಮಾಲಿ ; ಕಂಡವರ" ಕಾಮಿಸೆ ಮಾಲೆಗಾಜರೊಸೆ. 
ದೋವಿದ ಪೂವಿನ ತೋಂಟಮೊಪ್ಪುಗುಂ (ಗಂಕ. ೨-೬೦: ರಾಜಗೃಹಪುರ 
ಮನೆಯ್ದೆ ಎಂಡು. ಪೊಜಗಣುದ್ಯಾನದೊಳ್‌ ವಿಶ್ರವಿಂಸರ್ದನನ್ನೆಗಮಲ್ಲಿಯ 
ಮಹತ್ತರನಪ್ಪ ಮಾಲೆಗೂಂ ಬಂದು ನೋಬಸ್ಟಾಗಳ್‌ (8ನಸಂ: ೨೦೪-೩): 
ಮಾಲೆಕಾರ : ೧. ಪೂಗಳಿಂದ ತಮ್ಮವಯದಸಿದರ್ಯವಂ ವಿಟರಿಗೆ 
ತೋರಿಸುವಂತೆ ಮಾರುವ ಮಾಲೆಕಾರರ ಬುಲೆಯರಿಂ (ಿಗಂರಿ- ೫-೦)- 
ಮಾಲೆಗಾರ : ೧. ಹೂಗಳಿಂದ ಹಾರ ಮಾಡಿ ದೇವಾಲಯಕ್ಕೆ ಒದಗಿಸು 
ವವನು ಮಾಲೆಗಾರನಾದ (ತಮಿಳು-ಮಾಲೈಕ್ಕಾರ) [(ಕಾಸಣಿ- ಒ)- 

(ಮಾಲೆ |. ಕುಜ 

ಮಾಲೆಗಾಣಗೇರಿ (ನಾ)- ಹೂವಾಡಿಗರು ವಾಸಿಸುವ ಓಣಿ,- ಕೇರಿ: 
ಆ ಪೂವಿನ ಪೊಬಕ್ತಿನೊಳ್‌ ದೇವಕೀನಂದನಂ ಮಾಲೆಗಾಆಗೇರಿಯೊಳ್‌ 
ವಿಹಾರಿಸುತ್ತುಂ ಬರ್ಪಲ್ಲಿ (ಗರಿ. ೩-೦೦ವ)- [ಮಾಲೆಗಾಜ -- ಕೇರಿ] 

ಮಾಲೆಗಿಡಿ (ನಾ). ಒಂದರ ಹಿಂದೆ ಮತ್ತೊಂದರಂತೆ ಬರುವ ಕಿಡಿ: 
ನಿರಂತರವಾಗಿರಂವ ಕಿಡಿ: ಸುಯ್ಲುಗಳ ಕಾರ್ಬೊಗೆಯ ಮಸಕದ 
ಮಾಲೆಗಿಡಿಗಳ ದುಡೆಗಳ .. ರಣಧೂಳಿಯುಪ್ಪರದಸಮಭಟರೊಡಗಿದರು 
ಸಮರವಲಿ (ಕರೆಯ - ೬-೦೪-೨೦). [ಮಾಲೆ + ಕಿಡಿ] 

ಮಾಲೆಗೇರಿ (ನಾ). ಇ ಮರಾಲೆಗಾಜಿಗೇರಿ : ಮದನಮದಮತ್ತೇಭವನು 

.  ಚದುರರಸನಿಗಿತ್ತನೆಂಬೊಲು ಪುದಿದ ಮಾಲೆಯು ಗಂಧಕುಂಕುಮ 
ಚದರಿಯೋಕುಳಿಯಾಡುತೈದಿತು. ಮಾಲೆಗೇರಿಯಲಿ (ಕಾಗನ- 
[ಮಾಲೆ -- ಕೇರಿ] 

ಮಾಲೆಗೊಳ್‌ (ಕ್ರಿ)- ಒಂದರ ಹಿಂದೆ ಮತ್ತೊಂದು ಬರು; 
ಸಾಲಾಗು : ಮಾಲೆಗೊಳುತ್ತುಮೊತ್ತರಿಸಿ ಪಾಯ್ವ ಸರಲ್ಲಳಿನುಣ್ಮಿ 
ವಿಸ್ಫುಲಿಂಗಾಲಿ ಬರಲ್‌ ಸರಲ್ಮಟಕ ಸಿದಿಲ್ಮಟಯಂ ಗೆಲೆವಂದ:ದೆಂಬಿನಂ 
ಶೈಲಧರಂ ಕಜುತ್ತು ಕಜಿಕಿಯುತ್ತಿರೆ ಮಾರ್ಗಣವೃ ಪ್ಟಿಯಂ (೩ಗ2- 0೩-೭೭). 

[ಮಾಲೆ 4 ಕೊಳ್ಳ] 
ಸಾಲಾಗಿರುವ ದೀಪ; 
ಮಾಲೆಜೊಡರ್‌ ನವಚಂಪಕಮಾಲೆಯವೊಲ್‌* ಮೊಲೆಯ ಮೇಲೆ 
ಮಾರ್ಪೊಳೆಯೆ ಕರಂ ಲೀಲಾವತಿ ಪತಿಯಾಪ್ಲಾಲೋಲತೆಯಿಂದೊಸೆದು 
'ದೇವಿಯಂ ಪೂಜಿಸಿದಳ* (0ರನ- ೦೦-೮). [ಮಾಲೆ ೬ ಸೊಡರ್‌] 

ಮಾಲೆದುಂಬಿ (ನಾ)- ದುಂಬಿಗಳ ಸಾಲು.-ಸರಣಿ : ಅವಳ ಕುರುಳ್ಗೆ ಮಾಲೆ 
ದುಂಬಿಗಳೆಣೆಯೆ (ಕತುವ- 00 ಶ್ರೆಜೋ) - [ಮಾಲೆ-ದುಂಬಿ (ನ ತುಂಬ್ಮ)] 

ಮಾಲೆದೊಡಂಬೆ (ನಾ). ಹೂವಿನ ಗುಚ್ಛ; ಹೂದಂಡೆ: ಮಾಲಿ 
ಗಾರ್ತಿಯರ ಮೇಲೈೆಗಳೊಳ್‌ ಸಾಲೊ ಂಡು ನೇಲ್ವ ಮಾಲೆದೊಡಂಬೆಯಂ 
ತೂಗಿ (ಉತುಕ್ಕ. 3.೨೪). [ಮಾಲೆ ೬ ತೊಡಂಬೈ 


೬-೦೮). 


ಮಾಲೆಜೊಡರ್‌ (ನಾ). ಸಾಲುದೀಪ: 


೩೧೦೭ 


೩5 


40 


ಮಾಲ್ಕಿ 


ಮಾಲೆದೊಡರ್‌ (ನಾ). ಹೂವಿನ ಆಭರಣ ; ಪುಷ್ಪಾಲಂಕಾರ : 
ಹಗಲ ಕೆಯ್ದಾ ವಿಗೆಯ ಕಾಲ ಹಾಹೆಯ ಮೊತ್ತದ ಬಾವುಲಿಯ ಮಾಲೆದೊಡರ 
ಮಾಸುಳ್ಗಳ ಮಂತಣದೊಳಂ (೧ರಕ-..೨-0೦೫೦), [ಮಾಲೆ 4 ತೊಡರ] 
ಮಾಲೆಪೂವು 'ಮಾಲೆವೂ' ನೋ. 
ಮಾಲೆವಡಿಗ (ನಾ). ಹೂವಾಡಿಗ ; ಮಾಲೆಗಾರ : 
ಜೀವಿಸುವಂ, ಮಾಲೆವಡಿಗಂ (ಕಠ್ಮಾಮು. ೯೧೬ ಕ್ರಯೋ).- 
[ಮಾಲೆ -- -- ಪಡಿಗ] 
ಮಾಲೆವಡಿಗಿತಿ (ನಾ). ೧. ಹೂವಾಡಿಗನ ಹೆಂಡತಿ. ೨. ಹೂವಾಡಿಗಿತ್ತಿ: 
ಪಾವಡಿಗಿತಿ; ಪೂವಡಿಗಿತಿ: ಮಾಲೆವಡಗಿತಿ (ತರ್ಮಾಸು- 0೯3 ಶ್ರಯೋ).. 
[ಮಾಲೆವಡಿಗ 4 -- ಇತ್ತಿ (ಆ - ಇತ್ತಿ) 
ಮಾಲೆವೂ , ಮಾಲೆಪೂವು (ನಾ). ೧ ಹೂವಿನ ಹಾರ; ಪುಪ್ಪಸರ: 
ಕತ್ತುರಿಬೊಟ್ಟನಿಟ್ಟು ಶ್ರ ಬಿಡುಮುತ್ತಿನ ಸೇಸೆಯನಿಕ್ಕಿ ಮಾಲೆವೂವತ್ತಿ . . . 
ವಿದೇಹಿ ಸಾರಘನಸಾರದ ರನ್ನದ ಜಬಾಯಿನಂಗಳಿಂ ಚಿತ್ತವಿಕಾಸವಂ. 
ಪಡೆದಳೆಂದಪೆರಾಜಿತೆಗಂ ಸುಮಿತ್ರೆಗಂ (ಕಂರಾನೂ- ೫-೦೨೮); ಸೌರಭಚಯಂ 
ಸುಯ್ಗುಂಪಿನಿಂದಾವಗಂ ದಳವೇಜುತ್ತಿರೆ ಪೂತ ಜಂಗಮಲತಾಸಂದೋಹ. 
ಮೆಂಬಂತ್ರೆ ಕಣ್ಗೊಳಿಸುತ್ತಿರ್ಪುದು ಮಾಲೆವೂದಳೆದ ಮಾಳಂಕಾರನಾರೀಜನಂ 
(ತಂದ್ರು. ೦-೮೬೨) ; ಪುಲ್ಲಪಡಿಗಿತಿಯರೆತ್ತಿ ಪಿಡಿದ ಮಾಲೆವೂವಿನ 
ನಜುಗಂಪಿಂಗೆ ಕವ್ವರೆಗೊಂಡು: ಮುತ್ತಿ ಮುಸುಜ ಮೊರೆವ ಮಜ್ಜದುಂಬಿ. 
ಗಳಿಂಚರದೊಳಂ (ಕಣ: ೪). -ಮಾಲೆಪೂವು : ೨. ಹಾರವನ್ನು 
ಕಟ್ಟುವುದಕ್ಕಾಗಿ ಬೆಳೆಸುವ ಹೊವು : ನನ್ಹಾದೀವಿಗೆಗೆ ಸೊಡರೆಣ್ಣಿಗೆ 
ಘಾಣ ೧ ಮಾಲೆಪೂವಿಗೆ ಶೋಟ ೧ (ಣು. 
[ಮಾಲೆ 4 ಪ್ಯೂ] 
ಮಾಲೆವೂಗಾಜಿ (ನಾ). - ಮಾಲೆಗಾಜಿ : ಮಡಿವಾಳೆ ಮಾಲೆವೂಗಾಅ 
ಕುಂಬಾಚಿ , - - ಚೂಳಾಂಯತರ ಕೇದಿಗಳೆಡೆವಿಡದೊಪ್ಪದವಲ್ಲಲ್ಲಿ (ಪಾಂ 
6-೩೭). [ಮಾಲೆವೂ + -- ಕುಲಿ] 
ಮಾಲೆವೂಡು (ಕ್ರಿ). ಮದುವೆಯಲ್ಲಿ ಮಾಲೆಯನ್ನು ಹಾಕು: ವರಿಸು: 
ಅಂಶೆಯ್ದೆ  ಸೋಲ್ತುವಧಿಕಲಜ್ಞಾಭಾವದಿಂ ಮಾಲೆವೂಡಲಟ್‌ಯದೆ 
ಕುಮಾರಗ್ರೀವಾಳೋಕನೆಯಾಗಿರೆ (ಉಾತಿಪು- ೫-೦೩5 ನ)- 
[ಮಾಲೆ - ಪೂಡು] 
ಮಾಲೆಸೊಡು (ಕ್ರಿ). ಎ ಮಾಲೆವೂಡು: ಸ್ವಯಂಬರೆದೊಳ್‌ ಸುಮತಿ 
ಯೆಲ್ಲರಂ ನೋಡಿಯಾರುಮಂ ಮೆಚ್ಚದೆ. ಸಿನಿದಿಣ್ಣಂಗೆ ಮಾಲೆಸೂಡಿದೊಡೆ 
(ರ್ಮಾರಾ- ೦೦೮-೨೦); ಚೆಲ್ಮಿಡಿದಿರ್ದ ರೂಪು ದೃಷ್ಟಿಗೆ ಪರೆ ಪಾಂಡುರಾಜನನೆ. 
ಕಾಂತಿ ಮನಂಬುಗೆ ಮಾಲೆಸೂಡಿವಳ್‌ (ಕಂಕಕಾ: ೦-೦೦೬); ನೀಳ್ವ ಬಾಹುಲತೆ 
ತೋಳೆ ಮೊದಲ್‌ ಮದನುನುರಾಗಮಂ ಸಾಲಿಡೆ ಸಾರ್ದು ಸೀತೆ ರಘುವಂಶ 
ನಮೇರುಗೆ ಮಾಲೆಸೂಡಿದಳ್‌ (ಕಂಗಾನಾ. ೩-4೩) - [ಮಾಲೆ ... -ಸೂಡ್ಯು] 
ಮಾಲೋಪಮಾನ .(ನಾ)- [ಕಾವ್ಯಮಾ] ಅನೇಕ ಉಪಮಾನಗಳು 
ಸಾಲುಸಾಲಾಗಿ ಹೆಣೆದು ಬರುವ ಒಂದು ಶಬ್ದಾಲಂಕಾರ : ಜನಿತ 
ಪ್ರಗಲೃದೊಳ್‌ [ಮಾನ]ದೊಳ್‌ ಮಾಹಾತ್ಮದೊಳ್‌ ನಿಜೋದಾರತೆಯೊಳ್‌ 
ಅನುಪಮಗುಣದೊಳ್‌ ಶ್ರೀಶಂ ಘನಮೆನೆ ಮಾಲೋಪಮಾನಭೇದಮಿದಕ್ಕುಂ 
(ton. 4-0). [ಸಂ] 
ಮಾಲೋಪಮೆ (ನಾ). - ಮಾಲೋಪಮಾನ ; ಉಪಮಾಲಂಕಾರವೂ 
ಒಮ್ಮೊಮ್ಮೆ ದೀಪಕಾಲಂಕಾರದ ಛುಯೆಯನ್ನೊಳಗೊಳ್ಳಬಹುದು. ಇದಕ್ಕೆ 
“ಮಾಲೋಪಮೆ`ಯೇ ಉದಾಹರಣೆ (ರೃಷ್ಠಾಳೋ. 30೪). 
[ಸೆಂ. ಮಾಲೋಪಮಾ] 
ಮಾಲ್ಕಿ. ಮಾಲಕಿ, ಮಾಲ್ಕೀ (ನಾ). ಒಡೆತನ ; ಸ್ವಾಮ್ಯ : ಮಾಮಲೇ 
ದಾರರಿಗೆ ಈ ತೋಟವು ತಮ್ಮಿಬ್ಬರ ಮಾಲ್ಕಿಗೆ ಸೇರಿದ್ದು, ಇಬ್ಬರೂ ಅದನ್ನು 


ಮಾಲೆಯಿಂ 


XX; ೨೬-೦೪: 3040) - 


ಮಾರ್ಕೀ 


ಸಾಗುವಳಿ ಮಾಡುತ್ತಿರುವುದುಗಿ - . - ಸೂದರಹಡಿಸಿದ್ದೆ (ಕಕತ, 6), 
ಮಾಲಕಿ: ಹೊಲಗಳು ಯಥಾಪ್ರಕಾರ ಲಾವಣಿಯಾಗಿದ್ದವೆ. ಅವುಗಳ 
ಮಾಲಕಿ ನರಹರಿಯ ಹೆಸರಿನಲ್ಲಿ ನಡೆಯಬೇಕು (ಸರೀ. 94) - ಮಾಲ್ಕೀ : 
ಅನಂತಶಯನಗುಡಿಯ ಎದುರಿನ ಮನೆಯ ಹಿತ್ತಲದಲ್ಲಿ ನಮ್ಮ ಮೂಲ್ಕಿ ಯ 


ಎಂ ಒಂದು ಮನೆಯಿದೆ (ಕಳ್ಳ. ೧60); ಇಷ್ಟೆ ದಿನಾ ಈ ಆಸ್ತಿನಾ 


ಉಣಕೋತ ಬಂದೀನು, ಇನ್ನ ಮ್ಯಾಗ ಅದರ ಮಾಲ್ಕೀ ನಿಂದ ಆತು 
(ಗ್ರಾಮಾಯ- ೦೦). 
[ಪಾರ್‌ ಮಾಲಿಕ ಹಿಂ. ಮಾಲಿಕ ಮರಾ. ಮಾಲಕೀ] 


ಮಾಲ್ಕೀ 'ಮಾಲ್ಕಿ' ನೋ. 
ಮಾಲ್ಕೀಹಕ್ಕು (ನಾ). ಒಡೆತನದ ಹಕ್ಕು; ಸ್ವಾಮ್ಯದ ಅಧಿಕಾರ: 
ಗೌರೀಶ . , - ಕಾಮಿನಿಯತ್ತ ಮಾಲ್ಕೀಹಕ್ಕಿನಿಂದ ಕಣ್ಣು ಸಣ್ಣಗೆ ಮಾಡಿ 
ಮುಗುಳುನಗೆ ಬೀರಿದ (೩6. ೧೬). [ಮಾಲ್ಕೀ (< ಮಾಲ್ಕಿ) ಹಕ್ಕು] 
ಮಾಲ್ಗುಜಾರಿ " ಮಾಲಗುಜಾರಿ ` 
ಮಾಲ್ಮೆ (ನಾ). ಸಲುಗೆಯಿಂದ ಉಂಟಾದುದು: ಅಧಿಕಪರಿಚಯ 
ದಿಂದಾದುದು; ನೀನು ಮಹಾರಾಣಿಯಾಗುವುದಕ್ಕೆ ನಾನು ಅಡ್ಡಬರ 
ಬಾರದು. ಅಕ್ಕನಿಗೆ ಕಲ್ಮಾಣವಾದರೆ ನನಗೂ ಸಂತೋಪವಲ್ಲವೆ ? ಹತ್ತಾರು 
ವರ್ಷ ಓಟ್ಟಾಗಿದ್ದುದರ ಮಾಲ್ಮೆ ಈ ಕಣ್ಣೀರು (ಕಾಂತಾ. ಬ). 
[ದೇ.8 ತಮಿ. ಮಾಲಿಮಿ ಎ. ಚಿಕ್ಕಂದಿನ ಸ್ನೇಹ; ತೆಲು. ಮಾಲಿಮಿ 
ಸಲುಗೆ, ವಾತ್ಸಲ್ಯ] 
ಮಾಲ್ಯ (ನಾ). ೧. ಹೂವಿನ ಹಾರ,- ಸರ: “ಸುಗ್‌. ಮಾಲಾ 
ಮಾಲ್ಯಂ _ ಈ ೩ ಹೂವಿನ ಮಾಲೆ” (ಹದು: ೯೦-೩೯6); ವಸನಾಭರಣ 
ಮಾಲ್ಕವನು ಲೇಪನಾದಿಗಳನೆಸೆವ ವಾಹನವು ಮೊದಲಾದವೆಲ್ಲವ ಕೊಡಲು 
(2ಕ್ರಿೌಕಿ, ೦೪-೩೩) ; ಆರೆಸನತಿಪ್ರಮೋದದಿನಪರಿಮಿತಧನಕನೆಕೆವಸನಮಾಲ್ಕ 
ಮಣಿಭೂಷಣಂಗಳಿಂ ಮಾಹೇಶ್ವರಾರಾಧನಂಗೆಯ್ದು (ಊಕೇ- ೪-೩62). ೨. 
ಜೈನ] ಭೋಗಭೂಮಿಯ ಹತ್ತು ವಿಧವಾದ ಕಲ್ಪವೃಕ್ಷಗಳಲ್ಲಿ 
ಒಂದು: ಹೂಮಾಲೆಗಳನ್ನು ಒದಗಿಸುವ ಕಲ್ಪವ, ೈಕ್ಷ : ಮಾಲ್ಕೂ 
ತೋದ್ಯಜ್ಜ್ಯೋತಿರ್ಮಾಲ್ಯಾ ಭರಣಪ್ರದೀಪವನನಾಶನ ಸತ್ಯ ಗುಹ ಪಾತ್ರೆ 
ರಾತ್ರಿಗುಣಾಳ್ಯರ್ಚಿತ ದಶವಿಕಲ್ಪಕಲ್ಪಕುಜಂಗಳ೯ ( ಶಾರ್ಕೃಫು, ೦೬-೩೪). 
[Ae] 
ಮಾಲ್ಯಪುಷ್ಪ (ನಾ). ಒಂದು ಬಗೆಯ ಸೆಣಬು: 
ಕಿಟ್‌ಯಂ ಸಣಬು” (೬4೦. 03೪). [ಸಂ.] 
ಮಾಲ್ಯಮಹೀಜ (ನಾ), ಎ ಮಾಲ್ಕ ೨: ಮಗಮೆಗಿಪ ಜಾದಿ ವೊಂಗೇದಗೆ. 
ಮಲ್ಲಿಗೆಯೆಂಬ ಪಲವು ಪೂಮಾಲೆಗಳಂ ಬಗೆಯಜಿಸಿದೋಲಗಿಪುದು ಮಾಲೆ. 
ಗಾಜನಂ ಪೋಲ್ಡುವಗ್ರಮಾಲ್ಕಮಹೀಜಂ (ಅಂಕಿ ೫-೬0): "ಮಾಲ್ಕಾಂಗ' 
ಪರಾ. [ಸಂ.) 
ಮಾಲ್ಕವಂತ (ನು). ೧. ಮಾಲೆಯಿಂದ ಅಲಂಕರಿಸಲ್ಪಟ್ಟವನು ; 
ಹಾರವನ್ನು ಧರಿಸಿದವನು, ೨. ಒಂದು ಪರ್ವತದ ಹೆಸರು: ತಾನೆಡೆ 
ಗೆಡೆಗೆ ಗಂಗಾಜಲೋದ್ಧತಿಗೆ ತವೆ ಸವೆವುತಿಹ ಮಾಲ್ಯವಂತದ - ಹವಣೆನಿತು 
(ಅಸತ: ೨೯-೨೬) ; ಸಿತಾಂತ - . . ಮಾಲ್ಯವಂಶ . . . ವೈಕಂತಕವೆಂಬೈದು 
ನಗಂಗಳೇ ಮೂಡಣಮಂದರಗಿರಿಯ ಟೆಂಕಣ ಗಂಧಮಾದನಶೈಲದ 
ಮಧ್ಯಭಾಗದಲ್ಲಿರುವುವು (ಶಿಭೇಳ. 30೪). ೩, ಒಬ್ಬ ರಾಕ್ಷಸನ ಹೆಸರು. 
[ಸಂ. ಮಾಲ್ಯವತ್‌] 
ಮಾಲ್ಕಾಂಗ (ನಾ). ಇಮಾಲ್ಯ ೨ : ಅದಿರ್ಮೂತ್ತೆಯ ವಕುಲದ ನಾಗದ 
ಫೊಂಗೇದಗೆಯ ಹೇಮತಾಮರಸದ ಕುಂದದ ಬಣ್ಣ ನ್ಲವಾಸಿಗಂಗಳನುದಾತ್ಮ 
'ಮಾಲ್ಮಾಂಗಮಹಿರುಹಂ ಕುಡುತಿರ್ಕುಂ (ಕಾಕರ. ೬-009); ಮಾಲ್ಕು ಸಿಂಗ 
ಮೆಂಬುದು ಜಾತಿ ಕೇತಕಿ ಮರುವಕ ಪ್ರಭ್ಯುತಿ ಸರ್ವರ್ತುಕಧಾಮ 


ನೋ. 


“ಮಾಲ್ಕಪುಷ್ಸು - 


೭೧೦೮ 


1s 


ಮಾವಂತಿಗ 


ವಿಶೇಷಂಗಳನೀವುದು (ಣಫೀತಿ. ೪: 'ದೀಪಾಂಗ' ಪರಾ. 
ಮಾವ "ಮಾಮ' ನೋ. 
ಮಾವಂತ, ಮಾವತೆ. ಮಾವುತ. ಮಾವ್ರ, ಮಾಹುತ (ನೂ). ಆನೆ 
ಯನ್ನು ನಡೆಸುವವನು ; ಮಾವಟಿಗ : “ಹಸ್ತಿಪಕಃ, ಹಸ್ತ್ರ್ಯಾಕೋಹಃ, 
ನಿಷಾದೀ _ ಈ ೩ ಮೂವಂತಂ” (ಸರಾಯು” 46-೬೨) ; ಕರಿಕರಮುಂ 
ಮಾವಂತನ ಕರಮುಂ ತತ್ಪಾಂದ್ಯಶಿರಮುಮೊಡನರರುಳೆ (ಶಂಕರಾ- 0೨-6೬); 
ಮುರರಿಪ್ರೆ ರಾಮರ್‌ ಸುಟಾದರ್‌ ಕರಿಶಿಕ್ಷಕರಶ್ವ. ಶಿಕ್ಷರ ಜೋದರ ಮಲ್ಲರ 
ಮಾವಂತರ ಮಂದುರಿಗರ ನೆಗಟ್ಡಾ: ವಸವಾರಿಗಳ ಕೇರಿಗಳೊಳ್‌ (೩೧೦. 
೬-34) ; ಕರಿಗಳನು ಕೌರವನ ಮಾವಂತರಿಗೆ ಕೈಗೊಳಿಸಿದರು (ಕನ್ಮಾತ. 
6೬-೩೨). ಮಾವತ : “ನಿಷಾದಿ ಹಸ್ತಾ [ರೋಪನನಲು ಮಾವತನಕ್ಕು” 
(ಮುಂಗಣ. ೪೬-೩); ಉಬ್ಬಿ ನಡೆದು ಬರುತಿಹ ಕರಿಘಟೆಗಳನಬ್ಬರಿಸಿಯೆ 
ಮಾವತರು ಕೊಬ್ಬಿದ ತನುವ ತಿವಿದು ಮೇಘದತ್ತ ತ್ತಣಿಗೆಬ್ಬಿಸಿದರು ಸಬಳಿಗರು 
"ಮಾವತಗೇರಿ' ಪರಾ. 'ಮಾವುತ : “ಡೋದಂ 
ಮಾವುತನುಗ (೪09. 082) : ತತ್ತುರಗಾಳಿಯಂ ಖಂಡತುಂಡಮದಾಗೆ 
ಪೊಯ್ದತಿರೌದ್ರದಿಂ ಬರೆ ಮಾವುತರ (ಉರ್ಮಿ: 9-೩೮); ರಾವುತರು 
ಸೆಲ್ಸಿಸಿದರಗ್ಗದ ಮಾವುತರನಾನೆಗಳ ತುಡುಕೆ' ಹಯಾವಳಿಯ ಬೀಸಿದರು 
ರಥಿಕರು ಹಾಯ್ಸಿದರು ರಥದ (ಕುಪ್ಮಾಕ- 3-೧೫) ; ಗಿರಿಶಿಖರದೆ ಪೂ ತುಂಬಿದ 
ಕಕ್ಕೆಯ ಮರದಂತೆಯತಿಚಿಲುವಿಂದ ಪರಿಪರಿಯಾಭರಣದ ಶೃಂಗಾರದೆ 
ಮೆಟಿದರು ಮಾವುತರಾಗ (ಕಂಠಂ. ೨೩-೦೦). ಮಾವ್ರ 2 ಮೊಲದ 
ಬೊಬ್ಬೆಗೆ . . . ಮಾದ್ತರಂ ಕೆಡಿಪಿಯಾನೆಗಳ್‌ ತಿರುಗುತಿರ್ದುವು (80್ಲ 
3೪- is ಹೊಕ್ಕು ಮಾವ್ತರೆ ಮುರಿದು ಗೆಜಗಳ ಡೊಕ್ಕೆಯೊಳು ಚಾಚಿದರು. 
(5890 - ೩-6-೩) ; ಮೊರೆಮೊರೆದು ಹೂಂಕರಿಸೆ ಮಾವ್ತರು ಕರದಿ ತಟ್ಟುತ 
ಮಸ್ತಕುಗ್ರವ ಹೊರಜೆ ಘಂಟಾವಳಿಯ ಸೈತಿರಿಸುತ್ತ ತರುಬುವರು. 
(ಕೋಗಡು. ೨೦-೦೩). ಮಾಹುತೆ : ಮದಕರಿಯು ಮಾಹುತನ ಕುದುರೆ ತಾ 
ರಾಹುತನ ಹದುಳವನಲರು ನ್ಹಡೆವಂತೆ ಸೂಳೆ. ತನಗೊದಗುವರನಅಗು 
(ರ್ನ - ೦೯-೦೫) ; ಅವನ ಚಿತ್ತೆವು ಮದ್ದಾ ರ್ಹಿನೆಯನ್ನು ಪಳಗಿಸುವ 
ಮಾಹುತನ ಕಜ್ಜವನ್ನು ಎಸಗುತ್ತಿರಲಿಲ್ಲ (ಕುರ: 0)- `ಮಾವಂತಿಗ', 
'ಮಾವಟಗ' ಪರಾ. [< ಪ್ರಾ. ಮಹಾಮತ್ತ./ಸಂ. ಮಹಾಮಾತ್ರ. / 
ತಮಿ, ಮಾವುತ್ತೆನ್‌ ; ತುಳು. ಮಾವತೆ, ಮಾವುತೆ; ತೆಳು. ಮಾವುತುಡು./ 
ಹಿಂ. ಮಹಾವತ್‌ ; ಮರಾ: ಮಾಹೂತ್‌, ಮಾಹೂದ್‌, 
ಮಹಾದ್‌] 
ಮಾವಂತಿಗ, ಮಾವತಿಗ, ಮಾವುತಿಗ (ನಾ). ಎ ಮಾವಂತ : ನಿಸಂದಿ- 
'ಮಾವಂತಿಗಂ (ಕಫುದ. ೨೫ 580); ಗಂಧಸಿಂಧುರಂ . . , ಯದೃಚ್ಛೆ 
ಯುಂದತ್ತಲಿತ್ತಲ್‌ ಪರಿದೋಡಿ , ಮಾವಂತಿಗನಂ ಕಡುತ್ತಾಮಿರ್ದುದು 
ಮೆಲ್ಲಮೆಲ್ಲನೆ ಸಾಮೋಪಾಯಪ್ರಯೋಗದಿ: 'ದಲಾನಸ್ತಂಭದಂತಿಕಕೆ ತಂದು 
ನಿಲಿಸುವುದುಂ (ಾರಫು. ೮-೨೬ ನ). ಮಾವತಿಗ? ಗಗನಪವನದ 
ಮೇಲೆ ಉದೆಯಮಂಖವನುಭಾವ ಸದಮದಗಜವ ಎಲಿಸುವ ಮಾವತಿಗ 
ಬಂದ (6ರ59- 060-400): ಮಾವತಿಗನ ಕಾಲಂ ಪಿಡಿದೋವದೆ ಸೆಳೆದಎ 
ನನಿಕ್ಕಿಯಂಕುಸಮಂ ಕೋಡಾ ವಾರಣಮಸ್ತಕದಿನಿಉವಲ್ಲಭನಿರ್ದನತುಳ 
ಸತ್ರಸಮಗ್ರುಂ (ರಕಕು- ೩-೦೦೨); ರಾವುತರ ಮಾವತಿಗರ ತೇರಾಳ್ಗೆಳ 
ಚಪ್ಪರಣೆಯೊಳ್‌ ಕಿಳಿರ್ವ ಹಯದ ಗೀಟ್‌ಡುವಾನೆಯ ಕಿಜಗಿಲವ 


[ಸಂ.] 


(ess: ೬-೦). 


ಮಹಾತ್‌, 


ಪೊಂದೇರೋರಣಮಿಂಬಿಡಿದಿರೆ. . . ಪಡೆ ನಡೆಯುತುಮಿರ್ದುದು [Ce 
10-3). ಮಾವುತಿಗ:. ಪುನ್ನಾಗಂ ಪತ್ತಿ ರಂಜಿಸಿದರ್ಚದುರಮಾವುತಿ 
[ಕಾ೫- ವಟಿ]ಗರಂತೆ. . . ಬನದೊಳ್ಳೆಣ್ಗಳು (4p 8-22). 


"ಮಾವಂತ', “ಮಾವಟಿಗ' ಪರಾ. 


'ಮಾವಂತ' ಮತ್ತು "ಮಾವಟಿಗ ಈ ಎರಡು ಸವರಾನಾರ್ಥವುಳ್ಳ 
[FP 


ಮಾವಟಿ 


ಶಬ್ದಗಳ ಪ್ರಯೋಗದಲ್ಲಿ ಗೊಂದಲವುಂಟಾಗಿ ಈ ಶಬ್ದವು ರೂಪುಗೊಂಡಿರ 
ಬಹುದು] 

ಮಾವಟಿ "ಮಾವಟಿಗ' ನೋ: 

'ಮಾವಟಿಗ, ಮಾವಟಿ (ನಾ). ೬ ಮಾವಂತೆ : "ಆಧೋರಣಃ, ಹಸ್ತಿಪಕಃ, 
ಹಸ್ತಾ ಧರೋಹೆಃ: ಪಕ್ಷಾದಿನ್‌--ಈ ೪ ಮಾವಟಿಗ” (ನಾಗ. ೦೩೪); 
ಅಟಿಗ ಪ್ರತ್ಯಯಕ್ಕೆ - ಕೊಲ್ಲಟಿಗಂ- ದೀವಟಿಗಂ, ಮಾವಟಿಗಂ (ಕನುಡ, ೨೦೪ 
ಕ್ರೋ): ಭರಿಕರೆ ಭಂಕರದೊಳು. . . ಶಿರ ಶಿರದೊಳು ತಾಗೆ ವೈರಿಕಂಗಳು 
ಪೊಣರ್ದವು ಮಾವಟಿಗರು ಮೇಲೆ ಕರವಾಳುಗಳೊಳು ಪೊಯ್ದಾಡೆ (ನರ್ಥಕ- 
೬-0೦೬); ಪೊಣರ್ಚಿಸಿದಪನಾನೆಯಂ ಮಾವಟಿಗನಿನರಸಂ (ಶಶ್ಮಾನು- ೩೦ 
ಶ್ರಜೊಲಿ. ಮಾವಟಿ ; ಹೊಳೆವ ಸೂನಗಿ ನೂಂಕುತಿಹ ಮಾವಟಿಯಿಂದ 
ತಳರ್ದವು ಸೊಕ್ಕಿದಾನೆಗಳು (ನರ್ವಕ. ೬-೦೦೩) : ರಾಯಘಡ- ಸಿಂಹಘಡಗಳ 
ನಡುವಣ ಹಸುರುಹರಹಿನ ಮೇಲೆ ತಾವು ಮಾವಟೆಗಳು (೧೪8 ಇಂ). 

[ವತ್ಯಾ 4 - ಅಟಿಗ್ಗ/ತೆಲು, ಮಾವಟಿ. ಮಾವಟೀಡು] 
ಮಾವಡು (ನಾ). (ಸಾಮಾನ್ಯವಾಗಿ ಉಪ್ಪಿನಕಾಯಿಗೆ ಬಳಸುವ) 
ಮಾವಿನ ಮಿಡಿ,-ಹೀಚು ; ಕೂಲಿಯೋಗರದಕ್ಕಿ ಕೊಯಿ ಕೀರೆಯಂ. 
ಕೊಂಡು ಮೇಲುಗಂಪಿಡುವ ಮಾವಡುವನೊಲವಿಂ ಕೊಂಡು. ರೆ 
(606, ರೇ. ೦೬೩-30) ನ ಸವಿದರೆ. ಈ ಮಾವಡುವನ್ನು ಸವಿಯಬೇಕು 
(ಕಸುಜೊ- 09). [ದೇ.8 ತಮಿ. ಮಾವಟು, ಮಾವಟಿ] 

ಮಾವಡೆ (ನಾ). ದಾನವಾಗಿ ಕೊಟ್ಟ ಭೂಮಿಯಲ್ಲಿ ದೊರಕುವ 
ಬೇಟೆಯ ಪ್ರಾಣಿಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಒಂದು 
ಬಗೆಯ ತೆರಿಗೆ ; ಚತುಃಶ್ಲೀಮಾಮಧ್ಯದೊಳೆಗೆ ಸಲುವ ಗದ್ದೆ ಬೆದಲು 
ತೋಟ ತುಡಿಕೆ ಮಾವಡೆ ಮರುವಡೆ ನಿದಿ ನಿಕ್ಷೇಪ , - , ಸ್ವಾಂಮ್ಯಾಂ 
ಗಳುಂನ್ನು ಶ್ರಿಂಗ್ಸೇರಿ ಶ್ರೀಮಠಕ್ಕೆ , . , ಶ್ರೀವಿಜಯದೆಂಕಟಪತಿರಾಯ 
ರೈಯ್ಯನವರು ಬರೆಸಿ ಕೊಟ ಭೊದಾನಶಾಸನ (ಮೈ60- ೦೬೬, ೩೨-೩೨; 
1318) ; ಈ ಗ್ರಾಮದ ಚತುಸ್ಲೀಮೆಗೆ ಸಲುವ ನಂಜೆ ಪುಂಜೆ . . 
ಮಾವಡೆ ಮರವಡೆ ಕಳುವಡೆ ನಾರಡೆ ಬಳುಕುನೀರು ಊರ ಸಂತೆ ಮೊದ 
ಲಾದ ಹಲ ಉಪಾಧಿಗಳು ಸಹ , . . ಸರ್ವಮಾನ್ಯವಾಗಿ ಆಚಂದ್ರಾರ್ಕ 
ಸ್ಮಾಯಿಯಾಗಿ ಅನುಭವಿಸಿಕೊಂಡು (292. 1x-ii, 0೬೬-೬; ಸು. 2492) ; 
ಯಾ ಚತುಸ್ಸೀಮೇವಳಗಿನ ತೋಟ ತುಡಿಗೆ ಗದೆ ಬೆದಲು ಮಾವಡೆ ಮರವಡೆ 
ನಿಧಿ ನಿಕ್ಷೇಪ . .- ಎಂಬ ಅಷ್ಟಭೋಗತೇ। ಎರಿಮ್ಯಗಳನನ್ನು ನೀವೇ 
ಅನುಭವಿಸಿಕೊಣ್ಣು ಬರಲುಳ್ಳವರೆಂದ. ಬರೆಸಿಕೊಟ್ಟ ಭೂದಾನ 
ಶಾಸನ (ಕ: ೫, ಮುಳಣಿ: 0-8೬; 1377 1). 'ಮರವಡೆ' ಪರಾ. 

[ + ತಮಿ. ಮಾವಟ್ಳೆ, ಹಾವಿಟೈ ] 


ಮಾವಣ್‌, ಮಾವಣ್ಣು (ನಾ). ಮಾವಿನ ಹಣ್ಣು : ಮುವಣ್ಗಳಂ 
ಪೀರ್ವ ಕೀರವಿಟ್ಟಿಯ ಪಣ್ಣೆ ಚಿತ್ತಂ ಹಾರಿದಪುದೇ  (ಂತ್ರಿ. 00-00) ; 


ಮಾವಣ್ಣರನೇಜ್‌ಲ ಪಣ್ಕಳ ಪೃಂದದಂಗಡಿಗಳೊಬ್ಬದುವು (ಕರತ, ೪೭-೨೦). 
ಮಾವಣ್ಣು : ತನಿಮಾವಣ್ಣಿನ ಮಧುರತೆ ಕಾಯೊಳು ಜನಿಪುದೆ (೩ಠಂತಾಂ- 
0೯-6೭); ಪತಿಯಿತ್ತೆ ಮಾಮಾ ಯತಿಯೋರ್ವನಿತ್ತಳುದ್ಧ ತಚಿತ್ತೆ 
ಕಾರಿಕಾಲಮ್ಮೆ (ಕೈರನೇ- ೪-0೬೦) ; ಮಾವಣ್ಣನರಗಿಳಿ ಸಐವಮೊಲಧರಮಂ 


ಸವಿದು (304. ೦೦-೩೯). [ಮ್ಕಾ (ಆ ಪಾವು)" ಪಣ್‌] 
ಮಾವಣಿಗೆ (ನಾ). (?) : "ನುಸುಳ್ಮಾವಣಿಗೆ' ಪರಾ: [2] 
ಮಾವಣ್ಣು `ಮಾವಣ್‌' ನೋ. 
ಮಾವತ 'ಮಾವಂತ' ನೋ. 
ಮಾವತಗೇರಿ (ನಾ). ಮಾವಟಿಗರು ವಾಸಿಸುವ ಬೀದಿ ;  ಮಾವತಗೇರಿ 


`ರಾವುತಗೇರಿಯ ಸುತ್ತ. . . ಪಂಚಕಾರುಕರಾವಾಸಗಳಿರುತಿಹವು (ಅ8ತ. 
ue. [ಮಾವತೆ (ಆ ಮಾಮತ) - ಕೇರಿ] 


ಆ 56 


೭೧೦೯ 


49 


ಮಾವಳ್ಳಿ 


ಮಾವತನ (ನಾ). ಮಾವನಾಗಿರುವಿಕೆ : ಮಾವತನವಿದು. ಬಳ್‌ದೆ 
ಹೋಗದೆನುತ್ತ ಬಂದನು ಧರ್ಮಸುತ ನೆಗುತ (ಉುನ್ಮಾ: ೮-೫) ; 
ಮೆಅಕಿಯಿ ಮದವನು ಮಾವತನವದೆ ಹೊಳಗಿರೆಲಿ ಸಹದೇವ ನಕುಲರೆ 


ನಟಾಯಬಹುದಿನ್ನೆನುತ ಹೊಕ್ಕನು ಶಲ್ಕ ಪರಬಲವ (ಕನ್ಯಾ: ೨-೪4). 
[ಮಾವ (ಆ ಮಾಮು) 4 ಎ ತನ] 

ಮಾವತಿಗ " ಮಾವಂತಿಗ ' ನೋ. 

ಮಾದಮ್ಮ ? (ನಾ). ಒಂದು ನದಿಯ ಹೆಸರು: ಮಹಾರಣ್ಯ 


ಮಜ್ಕಲಿಯ ಬಿದಿರಿನಮ೯ ಪೂಳಿಪಳ್ಳಮ್ಮಾವಮ್ಮನಿತಿ ಕ್ಷುದ್ರನದೀತ್ರಯ 
ಪರಿಪೂರ್ಣ ವಾಪಿಮಹಾಸಮೆದ್ರಪರಿಹಾಸಿಮಹಾತಟಾಕಮ್‌ (ಎ೪. 
331 (x), dons. 03-೬೬ ; 904)- [?] 


ಮಾವರ (ನಾ). ಲಕ್ಷ್ಮಿಯ ಪತಿ: ವಿಷ್ಣು: ಮಾವರಂ ಕೊಬ್ಬಿದ 


ಒರಣ್ಯಾಕ್ಷನಂ ಕೊಲಲು (ನಕ್ಕೆ ಫು. 8-00-08) ; ಆವ ಗುಣವನು ನೋಡಿ 
ಒಲಿದಿತ್ತೆಯೊ ಕಾಣೆ ಮಾವರಾ, ನಿನ್ನನೆಂತು ಗೆಲಿದೆನರುಹಾ 
[76-1 


ನಾ 


(akene- o6-s)- 


ಮಾವಲಿ, ಮಾಹುರ್ಮಿ. ಮಾಹುಲಿ (ನಾ). ೧- ಒಂದು ದೇವತೆಯ 


ಹೆಸರು; ಜೌದರಿಗಳು . . . ಭವಾನಿ, ಮಾವಲಿ . , . ಪಾವನಾಯಿ 
ಇಷ್ಟು ದೇವತೆಗಳಿಗೆ ನಡಕೊಳ್ಳು ತ್ತಾರೆ (೪911: 060). ಮಾಹುರ್ಮಿ ; 
೧. ತಾವರೆಗಂಗಾಳೆ ಬೆನ್ನಿಲಿರೊ ಕೋವಿದಗುಣಿಗೆ ಅಭಯ ಕೊಡುವೆ 
ಮಾಹುರೀ ಯಲ್ಲಮ್ಮಾ ಬನ್ನಿರೆನ್ನಾ ವಚನಕೆ (ಕ್ರೀಕೃಣ- ೬೦)- ಮಾಹುಲಿ: 
೨. ಧರ್ಮಿಷ್ಮಳಾದ ಹೆಂಗಸ್ಸು : ಅವಳು ಗರತಿಯ ಮಗಳು. ಮಾಹುಲಿ 
ಯಾಗಿದ್ದಾಳೆ (649): [. ಮರಾ. ಮಾಪಲೀ, ಮಾಳುಲೀ. ಮಾಗಲೀ] 

ಮಾವಶಿ, ಮಾವಶೀ, ಮಾವಸಿ, ಮಾಸಿ (ನಾ). ತಾಯಿಯ ಒಡ 
ಹುಟ್ಟಿದವಳು ; ಚಿಕ್ಕಮ್ಮ ಅವಾ ದೊಡ್ಡ ಮ್ಮಃ ಬೇರೆಯವರ 
ಮಾವಶಿಯರು ತಮ್ಮ ಅಕ್ಕನ ಮಗಳಿಗೆ ವಸ್ತೆ ಒಡವೆ ಮಾಡಿಸಿಕೊಡುತ್ತಾರೆ 
(43. 60): ಮಾವಶೀ: ಮಾರಶೀ ಇದನ್ನೆಲ್ಲ ಮಾಡಿದ್ದಾಳೆ. 
(ಕ್ಮ 63). ಮಾವಸಿ : ನಿನ್ನ ಅಬಚಿಗೆ 'ಮಾವಸಿ' ಅನಬೇಕಪಾ 
(ಆಕೆ. ೩6): ಮೌಸಿ ; ನಮ್ಮ ಮೌಸಿ ನಾಳೆ ಅಮೆಂಕದಿಂದ ಬರುತ್ತಿದ್ದಾಳೆ. 
ಕೊಂ). 

[- ಹಿಂ. ಮಉಸೀ: ಮಾಸೀ, ಮೌಸೀ , ಮರಾ. ಮುವಶೀ. 
ಮಾವಸೀ. 'ಪ್ರಾ, ಮಾಉಚ್ಛಾ: ಮಾಲುಸಿಆ: ಮಾಳಸೀ* ಮಾಉಸ್ಲಿಆ, 
ಮಾಸಿಆ. ಸಂ. ಮಾತೃಷ್ಟಸೃ, ಮಾತೃಸ್ವಸೃ) 

ಮಾವಶೀ ' ಮಾವಶಿ ' ನೋ. 
ಮಾವಸಿ " ಮಾವಶಿ ` ನೋ. 
ಮಾವಳಿ (ನಾ): ಮಹಾರಾಷ್ಟ್ರದ ಸಹ್ಯಾದ್ರಿಪರ್ವತಪ್ರದೇಶಕ್ಕೆ 
ಸೇರಿದ `ಒಂದು ಕ್ಷತ್ರಿಯಜನಾಂಗ ಮತ್ತು. ಆ ಜನಾಂಗಕ್ಕೆ ಸೇರಿದ 
ಗಂಭೀರೋದ್ಧತಪರಿಘಾವರಣಭೀಷಣಶತಥ್ನೀಶತಸಂಕುಲಮತ್ತ 
ಮಾವಳಿಸೇನಾವಳೀವರ್ಮಿತ ಧರ್ಮವಪುರೀಪ್ರಸಭಾಕ್ರಮಣ ಶ್ರವಣ 
ನಿರ್ಜನೀಕೃತ ಕೆಂಗೇರಿ . - - ಕುನ್ನತ್ತೂರ್‌ ಮುಖ್ಯದುರ್ಗವರ್ಗನಿರಾ 
ಯಾಸಾಕ್ರಮಣನಿರ್ವೃತನಿಜಸೈನಿಕಸೆಮೂಹನುಂ (546. ೩6-೨8). 
- ಮರಾ. ಮಾವಳೀ] 
ಮಾವಳಿಗ (ನಾ). - ಮಾವಳಿ:  ನರಪತಿ ಕೇಳ್ನಿನ್ನೊಳ್ಳಡಿಬರಿಸಿದ 
ಮಾವಳಿಗಪತೆಯನುಡುಗಿಪ ನೆವದಿಂ ಪರಿಹರಿಸಿ ಪಾಪಮನಿತಂ ಸುರಸದ್ಮ 
ದೊಳರಿಸಿ ಸೊಗಮನನುಗೊಳಿಸಿದವೈ (ಕ್ರಿ. ೬೪-60). 
[ದಾವ 4 -- ಗೃ) 
ಮಾವಳ್ಳಿ (ನಾ). ಮಾವಿನ ಚಿಗುರು, ಕುಡಿ: ಇದಿರ್ಗಾಳಿಗೊಲೆವ 
ಮಾವಳ್ಳಿಯ ದಾಂಗುಡಿಯ ನುಣ್ಣೊಗರೆ ಬಳ್ಳಿಮಿಂಚಾಗೆ . . . ಬನಂ 


ವ್ಯಕ್ತಿ ® 


ಮಾವಾಣಿಗ 


ಮನಂಗೊಂಡುದು (ಉಕಪಿತ್ಮ: ೩೫೦೨). [ಮ್ಮಾ (ಆ ಮಾವು 4 ಬಳಿ ] 
ಮಾವಾಣಿಗ (ನು). (?) ; ಮಾವಾಣಿಗರುಂ ಇರ್ಗ್ಗರೆಯ- ಫಾದವೃಃ ಡಿಗಳು 
ಆನೆಸುಸಲು ಬೀರಡಿಗಳುಂ ಮಾರಡಿಗಳುಂ ... ಇ ಪೊಲನೆಂ "ನಡೆಯಿಸಿ 
ದೋರ” (ಎಳ. x೪1, ಗುಲ್ಮ. ೭೩-೩೩ ; 199). ₹?] 
ಮಾವಾನಿಕೆ? (ನಾ)- (? : ಕನಕಮಣಿದ್ರವ್ಯಗಳ ದಿವಿಜರೆ ವನಿತೆಯರ 
ನಮರಾವತಿಯ ತುನಿನಿತುವನು ವಿಂಗಡಿಸಿ ನಿಮ್ಮಡಿಗೀವೆನೀ ಕ್ಷಣದಿ ವನಿತೆ 
ಮಾಮಾನಿಕೆಯಳಲ್ಲವೆ ನೆನೆಯಬೇಡಿನಿತುಗ್ರಕರ್ಮವನೆನಲು ಸುರಪನ ಕೊಲ್ಲಲೆ 
ಹಗಿದರೆದ್ದು ತಮತಮಗೆ (ಕಂಳಾ- ೩9-೪0). [?) 
ಮಾವಿ, (ನಾ): ಭ್ರೂಣದ ಮೇಲಿನ ಪೊರೆ ; ಮಾಸು ; ಜರಾಯು : 
“ಮುವಿಚೀಲ' ಪರಾ. 
[ದೇ.॥ ತಮಿ. ಮಾ; ಮಲ. ಮಾ ಮಾವು; ತೆಲು. ಮೂವಿ] 
ಮಾವಿ (ನಾ): ೧. ಹಳದಿಮಿಶ್ರಿತವಾದ  ಹಸುರಖಣ್ಣ: (). ೨. 
ಪಾರಿವಾಳದ ಬಣ್ಣ ; ಬೂದಂಬಣ್ಣ : ಮಾಲದಲ್ಲಿ ಪಾರವಾಳದ 
(ಮಾವಿ) ಬಣ್ಣಿನಂಧೂ ಕಾಳುಗಳು ಕೂಡಿರಬಾರದು [CN 


೫೩): 


ಪಾರವಳದ (ಮಾವ) ಬಣ್ಣ. ದಾಲಚನಿಯ. ಎಣ್ಣೆ, ಗುಲಾಬನೀರು 
(ಹತಾ: ರಂ). ₹1] 
ಮಾವಿಚೀಲ (ನು). ಇ ಮಾವಿ: “ಗರ್ಭಾಶಯ; . ಜರಾಯು; _ 


೨ ಬಸುರೊಳಗೆ ಸುತ್ತಿಕೊಂಡಿರುವ ಮಾವಿಚೀಲದ ಹೆಸರು” 
ಇಟ). ` ಮಾಸಂಚೀಲ ` ಪರಾ: [ಮಾವು 4 ಚೀಲ] 

ಮಾವಿನಶುಂಠಿ (ನಾ). (ಉಪ್ಪಿನಕಾಯಿಗೆ ಹಾಕಲು ಬಳಸುವ) ಒಂದು 
ಬಗೆಯ ಸುವಾಸನೆಯ ಬೇರು: ಮಾವಿಸೆಶುಂದಿ. , ಕರ್ಪುರಅರಿಸಿನ' 
Cu. 2೬-೫೬). [ಆ ಮಾವು 4 ಶುಂಠಿ] 

ಮಾವಿನೂರ್‌ (ನಾ). ಒಂದು ಊರಿನ ಹೆಸರು : ಚನ್ನ ತೇಜಭಟ್ಟಾ 
ರ್ಗ ಮಾವಿನೂರೊಳೀ ಬಗೆಗ(ನು] ಕೊಟ್ಟಮ್‌ ಸಾವಿರೆ(ಮ್‌) 
ಬಳ್ಳಿಯ ತೋಣ್ಬದ ಸಾಮ್ಯಮ (ಎಇ. ೫೩೪1, ೩೨-೦೪; 904)- 

[ವ ಮಾವು 4 ಊರ್‌] 

ಮಾವು (ನಾ) ಒಂದು ಬಗೆಯ ಮರ ಮತ್ತು ಅದರ ಹಣ್ಣು; 
ಚೂತ ೭ “ಸಹಕಾರಮೂಮ್ರಿಂ ಚೂತಮೆನೆ ಮಾವೆನಿಕ್ಕುಂ ” (ಮಗಾ 
44-00); ತುಯಿಗಿದೆ ಪೂಗೊಂಚಲ ಕಾಯ್ದೆಜಗಿದ ಮಾವುಗಳ ಬೆಳೆದ 
ಕೌಂಗಿನ ಗೊನೆ ತಳ್ತಿಜಗಿರೆ ಮಾಡದೊಳಲ್ಲಿಯೆ ತಿಅಂದುಕೊಳಲ್ಲಿಂಬಿನೆಸಕ 
ಮೆಸೆಡುದುಪವನಂ (ಕುತಶಾ- ೩-೪೦); ದಕ್ಷಿಣದೇಶದೊಳೊಂದುದುಹಾಟವಿ 
ಯುರ್ಪದು ಅದಲಸೊಳೊಂದು ಮಾುಎರ್ಪುದು (ತತ. ೨೨೬-೨6); 
ಈ ಮರಾಗ್ರಹ ನನ್ನ ಚಿತ್ತದೊಳಂದುದೇ ತಪ್ಪೇನು ಕೋಗಿಲೆಯಾದರಿಸಿದಡೆ 
ಬೇಷ ಮಾವಹುದಾದೆಡೆದಗೇನು (ದಾತ. 6-೪); ಮಾವು. 
ಸ್ಥಾನದಲ್ಲಿ ವಿಶೇಷವಾಗಿ ಬೆಳೆಯುತ್ತದೆ (ಸಕ್ಕಕಾ- 0೬೨), 

ಮಾಧಿನಕಾಯಿ ಸರ ಎ ಚಿನ್ನ ಅಥವಾ ಬೆಳ್ಳಿಯಲ್ಲಿ ಮಾಡಿಸಿದ 
ಮಾವಿನಕಾಯಿಗಳಿರುವ ಕಂಠಾಭಧಣ : ಕಂಠಭೂಷಣಗಳು - ತಾಳಿ, 
ಚಂದ್ರಹಂರ . . - ಜೋಳದ ಸರ, ಮಾವಿನಕಾಯಿ ಸರ, ಮನಿಗೆ 
ಮೊಗ್ಗಿನ ಮೂಲೆ. ಪದಕ ಇತಾದಿ (ಕಂಕೋ- 2: ಆಂ): ಮಾವನ ಬಿಟ್ಟಿ 
ಹಾ ಮಾವನ ಮರಗಳ ಮೇಲಿ ವಿಧಿಸುತ್ತಿದ್ದ ಸಂಕ. - ತೆರಿಗೆ: 
ನಲ್ಲೆತ್ತು ನಲ್ಲೆ ಲ್ಲೈವೆ್ಮ ಮಾವಿನ ಬಟ್ಟಿ ಸುಂಕ ಕಾರುಕ.. *» ಬಾವಲಿ ಬಿರಾಡ 
ಮುಂದೆ ಹಬ್ಬುವ ಪೂರ್ವುದಾಯ ಸಹವಾಗಿ ಸರ್ವಬಾಧೆ. ಪರಿಹಾರಕ್ಕೆ 
ಗದ್ಯಾಣ ಗ ೧೧ ವರಹ (ಸ್ಕುಂಂ. ೧೯೬೪, ೨೩-೨೦: 1430). 
(ತಮ. ಮಾ; ಮಲ. ಮಾ, ಮಾವು ; ಕೊಡ. ಮೂಂಗೆ ; ತಲು. 

ಮೂವಿ; ನಾಲ್ಕು. ಕೋಲಾ. -ಮೂವ್ಮೂ] 

ಮಾವುಕುದುರೆ (ನಾ). ಗಂಡುಕುದರರೆ : .ನಕುಲನು ಧರ್ಮರಾಯ್ಯನಂ 


[CS 


«ಎ ಹಿಂದೂ 


೭೧೧೦ 


ಮಾಷೀಣ 
ನೋಡಿ ನುನು ದಾಮಗ್ರಂಧಿಯೆಂಬ ಹೆಸರನ್ನು ವಹಿಸಿ... ಗೋಳಿಗೇ 
ಕುದುರೆಗಳ ಹದವನ್ನು ತಿಂದು ಮಾವುಕುದುರೆಗಳನ್ನು ಹತ್ತಿಸುವ 


ಚಾತುರ್ಯವನ್ನೂ (ಕೃಠಾ. ೫). 
[ಮಾವು (ತಲು. ಜೂವು ಎ ಗುಡುಕುಡುರೆ) + ಕುದುರೆ] 


ಕ [ಮಾವುತ "ಮಾವಂತ' ನೋ. 


ಮಾವುತಿಗ ` ಮಾವಂತಿಗ ' ನೋ. 

ಮಾವುರಿ. ' ಮೌರಿ," ನೋ: 

ಮಾವುಲಿಗ. (ನಾ)- ೧. ಬೇಡ: “ಮೃಗಯು, ಲುಬ್ಮಕಃ, 

: ಮಗುರಿಕು-ಈ ೪ ಮಾವುಲಿಗಂ " (ತ0ಯು. ೯-೪೪೨). 
ಚಂಡಾಲ: 


ವ್ಯಾಧಃ, 

ಪ. ಕಟುಕ: 

ಸಾಜ: ಕೊಲ್ವ ಮಾವುಲಿ[ಕಾಣು. ರಿ]ಗಂಗೆ ದೋಷಮಿಲ್ಲಂ 
(o«0s- ೯-೦೩೬ 5): "ಪೆರ್ಮಾವುಲಿಗೆ' ಪರಾ. (೧4 - ಇಗ್ಗ 

ಮಾವ್ತ "ಮಾವಂತ' ನೋ. 

ಮಾಷ (ನಾ)- ೧. ಒಂದು ಬಗೆಯ ದ್ವಿದಳಧಾನ್ಯ ; ; ಉದ್ದು: 
“ಉರ್ದು ಮಾಷಂ” (ಘ್ಹಾಕೂ: ೪-ರಬಿ; ಅಂತು ಕೊಂಡ ಪದವಟಿ' 
ಗಳೊಳ್‌ ಕಳಮಷಷ್ಟಿ ಿಕಾವೀಹಿ , - . ಕುಲತ್ಕಮುದ್ಧಮಾಷರಿಜಮಾಪಾ, 
ಢಕೀನಿಷ್ಟಾವಚಣಕ , . . ಜೀರ೯ಧಾನ್ಮಕಾದಿ ವಿವಿಧಧಾನ್ಯಭೇದಂಗಳುಂ. 
(ಅಪು. ೬-೬೨ ವ); ಉದ್ರಿಯವರ್ಧನಹೇತುಭೂತಮಾಷವಿದಳಪಾಯಸ 
ಪ್ರಮುಖೇಷ್ಟರಸಸೇವಾನಿವೃತ್ತಿಯುಂ (ತತ್ತ್ವತ್ರ- ೨೬೦). ವಿ. ಚಿನ್ನದ 
ಒಂದು ನಿರ್ದಿಷ್ಟಪ್ರಮಾಣದ ತೂಕ ; ಎಂಟುಗುಂಜಿ ತೂಕ: 
೮ ಗುಂಜಿ ತೂಕ ಎ ೧ಮಾಷ ೧.೨ ಗ್ರಾಂ ೪ ಮಾಷ ೧ಿಶಾಣ 
೪.೮ ಗ್ರಾಂ (ಕಕ್ಕೆ, ಸ, ಕ್ರತ್ತಾಂಳ)- x.) 

ಮಾಷಕ (ನಂ). ೧.-ಎ ಮಾಷ ೧; “ಮಾಷಕಃ-ಉದ್ದು” (೩೩೦: 039)- 
೨. ೫ ಮಾಹ ೨: “ಕುರ್ಷುಪಣಃ. ಕಾರ್ಷಿಕಃ ಶಿ ಎರಡು 
ಗುಲಗಂಜೀ ತೂಕದ ಬೆಳ್ಳಿ, ೧ ಮಾಷಕ .. ೧೬ ಮುಷಕಗಳಾದರೆ-_೧ 
ಕರ್ಷವಾಗುತ್ತೆ” (ಸರ್ಮಾಂತಿ-೩೦೦)- ಜಂ.) 

ಮಾಷಪತ್ರಿ (ನಾ). ಒಂದು ಬಗೆಯ ಸಸ್ಯ : “ಪಾಂಡು; __ ಕೆಓಪಡಲ, 
ಮಾಪಪತ್ರಿ” (ಹತಂ ೯). [ ಎಫೆಂ. ಮಾಷಪತ್ರಿಕಾ ] 

ಮಾಷಪರ್ಣಿ (ನಾ). ಒಂದು ಬಗೆಯ ಉದ್ದು; ಕಾಡುದ್ದು.: 
“ಹೆಯಪುಟ್ಛ್ಟೀ, ಕಾಂಭೋಜೀ: ಮಾಷಪರ್ಣೀ, ಮಹಾಸಹಾ ಎ Fy ೪ 
ಕಾಡುದ್ದು” (ಜಣ. ೦೦೦)» [ ಸಂ: ಮಾಷಪರ್ಣೀ ] 

ಮಾಷಮುಖ (ನಾ): ಉದ್ದಿನ ಕಾಳಿನಂತೆ ಮೂತಿಯಳ್ಳುದು: 
ನೊಣ ; ಭಾುವಿದರ್‌ ಕವಿಶ್ವವಿಕೇಷ್ಟಾಂ ನಿಕವರಪ್ಪೊಡಸ್ಬುದ್ದು 
ಸಭೆಯೊಳ್‌ ಮಾಷಮುಖದಂತೆ, ದೋಷಗವೇಷಣಪರರಪ್ಪರೆಂದೊಡದು 
ತೆಗಬಲ್ತೇ (60ಪು- ೦-3೦); ಭೇಷಜದಂಶಿರೆ ಸುಜನಂ ದೋಷಮವನಪಹರಿಸಿ 
ಗುಣಮನದಜೊಳಿ ತೋರ್ಕುಂ. ಮಾಷಮುಖದಂತೆ ಕೆಲಬರ ದೋಷ 
ಗ್ರಾಹಿಗಳೆಡುರ್ತು ಕಸವನೆ ಏಡಿವರ್‌ (ನರಕ. 0-06); ಸತ್ತುಂ ಏವಿಶುನಂ 
ಪೆಜರ್ಗುಪತ್ತಂ ಮಾಡದಿರನೆಂದು ಮಜುಗಿದಪುದು ಮಚ್ಛಿತ್ತಂ ಮೃತವಾಡ 
ಮುಖಂ ಮತ್ತೆನಿಸದೆ ಬವನಮೆಯ್ದಿಪವೊಲಂಂಬನನಂ (60ರ: ou) 

[ಾ.] 


| ಮಾಪಾಪೂಪ (ನಾ). , ಒಂದು ಬಗೆಯ ಕರಿದ ತಿಂಡಿ; ಉದ್ದಿನ ವಡೆ. 


[ಹಂ.] 
ಮಾಷೀಣ (ನಾ). ಉದ್ದನ್ನು ಬಿತ್ತಿರುವ ಪ್ರದೇಶ; ಉದ್ದು ಬೆಳೆಯುವ 
ಹೊಲ: “ಮಾಷ್ಯಂ, ಮಾನ್‌ - ಈ ಎರಡು ಉದ್ದನ ಕೆಯ್‌್‌ 
(ಶಕಾಯು- ೨೬-೪), ಆ ನಾಡೂರೂರ್ದಪ್ಪದಜೇನೆಸವುವೊ1 ಕೌದ್ರವೀಣ 
ಓಾಮಾನದ ತೈಳೀನದ ಮಾಹೀಣದ ಮದ್ದ (ನದ ಬಹುಸುರಸಸ್ಯಸಕಳ 
ಫಳಂಗಳ್‌ (ಇಪ ೨-ಟ). [ಸಂ.] 


ಮಾಪ 


ಮಾಷ್ಯ (ನಾ)- ಇ ಮಾಷೀಣ : “ಮಾಷ್ಯಂ, ಮಾಹೀಣಂ - ಈ ಎರಡು 
ಉದ್ದಿನ ಕೆಯ್‌” (ಕಲಹ: ೨೬-೪) ; ಲೀಲೆಯಿನದಲಿ ನೆಲಂ ಪರಿಪಾಲಿ 
ಸಿಡುವು.ಕಣ್ಣೆ ನಾಡೆ ಮೌದ್ಯಂ ಮಾಷ್ಕಂ ಶಾಲೇಯಂ ವ್ರೈಹೇಯಂ ತೈಲೀನಂ 
ಕೌದ್ರವೀಣಮೌಮ್ಮಂ ಯವ್ಯಂ. (ಕಂದ್ರತ್ಸಿ. ೦-೪೦). [ಸಂ.] 

ಮಾಸ್ಕ (ನಾ). ಉದ್ದು; ಮಾಷ:  ಮಾಸಗೋಧೂಮಸಪ್ರಮುಖ 
ಶಾಲ್ಕಾಶನವ ಸದ್ಮೋಘೃತಾಮ್ಮತ ಬಾಸಣಿಪ ದಧಿಶರ್ಕರಾನ್ವಿತ ಬಹು 
ಪದಾರ್ಥಗಳ . .. ಶಂಕರಗರ್ಪಿತವ ಮಾಡಿದ ಮಹಾಮಹಿಮ 
(10ಕರಾ- 3-೬3). [ನ ಸಂ. ಮಾಷ ] 

ಮಾಸ್ಕ (ನಾ). ೧. ಮೂವತ್ತುದಿವಸಗಳ ಅವಧಿ ; ತಿಂಗಳು : 
“ಮೂವತ್ತೂದಿವಸವೂಂ  ಮಾಸಮೆಂಬುದು”್‌ (ಕರಾಯ: 9೯-೧೦೩) ; 
ಹೋರಾಧಿಪನಿರ್ದಸ್ತಾಗಾರದೊಳೆಭಿಭೂತಮಾಗೆ ಮೇಣಲ್ಲದೊಡಾ ಹೋರೇಶ 
ನಿರ್ದು ನಿಧನಾಗಾರದೊಳಭಿಭೂತಮಾಗೆ ಮಾಸದೆ ಮರಣಂ (೫ಾಕಷಿ ೩-೦೦); 
ಮಾಸಂ ಪಕ್ಷದ್ವಿತಯಂ ಏನಾಸದ್ವಯಮೊಂದೆ ಯತು (ಶೂಕಾವೂ. ೦-೩೨) ; 
ದೆವಸಂ ಮೂವತ್ತೊದವಿರಲವು ಮಾಸೆಂ (ಕನಕಾ. ೬-೩೬). ೨. [ಗಣಿತ] 
ಹನ್ನೆರಡು ಎಂಬ ಸಂಖ್ಯೆಯ ಸಂಕೇತ. 

ಮಾಸಗಟ್ಲಿ ಎ೧. ಒಂದು ಪದ್ಧತಿಯನ್ನು ತಿಂಗಳಿಗೊಂದು ಬಾರಿ 

ಆನುಸರಿಸುವುದು : (9)- ೨. ತಿಂಗಳುಗಟ್ಟಲೆ ; -ಹಲವು ತಿಂಗಳುಗಳ 
ವರೆಗೆ: ಅವರು ವ್ಯೃವಹಾರಡ ಕಾರಣದಿಂದ ಮಾಸಗಟ್ಟೆ ಪರದೇಶಗಳಲ್ಲಿ 
ಪ್ರವಾಸೆ ಮಾಡುತ್ತಿರುತ್ತಾರೆ (ರ). [3] 

'ಮಾಸಂಕ "ಮಾಸಾಂಕ' ನೋ. 

ಮಾಸಂಕೆ (ನಾ). ಅತಿಯಾದ ಹೆದರಿಕೆ. ಭಯ : * ಮಾಸಂಕೆಗೊಡು " 


ಪರಾ. [ಮ್ಮಾ -- ಸಂಕ್ಷೆ] 
ಮೂಸಂಕೆಗೊಡು (ಕ್ರಿ). ಅತಿಯಾದ ಹೆದರಿಕೆಯನ್ನು ಉಂಟು 
ಮಾಡು :, ದಾನಿದ್ಯ್ಯಂ ಕವಿದಂದು ಕಾಯ್ದು ಪಗೆಗ ಮಾಸಂಕೆ 


ಗೊಟ್ಟಂದು ದುರ್ವಾರವ್ಯಾಧಿಗಳೊತ್ತಿದಂದು ಮನದೊಳ್‌ ನಿರ್ಮೇಗಮಂಕ್ಯುಂ 
(6. ೨೩). [ಮಾಸಂಕೆ 4. ಕೊಡು] 
ಮಾಸಟೆ (ನಾ). ಅತಿಯಾದ ಸುಳ್ಳೂ,-ಹುಸಿ : "ಮಾಸಟೆಪೆಣ್‌' ಪರಾ. 
[ಮ್ಮಾ 4 ಸಟ] 
ಮಾಸಟೆಪೆಣ್‌ (ನಾ). ಹುಸಿ ನುಡಿಯುವವಳು : ಸುಳ್ಳುಗಾತಿ ; 
ತಮ್ಮಬ್ಬೆ ಸತ್ತೊಡಮಾ ಮಾಸಟಿ[ಣಣಾಂ. ನಂಜನ್ನುಪೆಣ್ಣ ಕಣ್ಣಿ ಪುಸಿ 
ಕಣ್ಣೀರೆಲ್ಲದೇಂ ಬರ್ಕುಮೇ (೫ಾನ್ಮಸಾ. 0000 ; ಲಾತ. ೨-೦೦೨ ನೋ)- 
[ಮಾಸಟೆ -- ಪಣ್‌] 
ವಖಸತಿ. ಮಾಸ್ತಿ (ನಾ). ೧. ಮಹಾಪತಿವ್ರತೆ, ಸಾಧ್ವಿ : “ಮಾಸತಿ 
(ಮಾಸ್ತಿ) ಮಹಾಸತೀ”- (ತದ್ಮಕೋ. 48) 5 ಪೊಗಬಲ್ಯ[ಜ:ಯೆನಾ] 
'ಮಾಸತಿಯ ರೂಪಂ (ಗೆಾಯು- 6-3೩) ; ಮುಡುಪಿಡೆ ಬಂದೆನು ಅರಿಯ 
ಕೂಡಿ ನಿನಗೀ ಕೃತಿಯಂ. ವಖಸತಿನುತಿಯಂ (8೫ಕ್ಕೆ 
ಜೀವಂತನಿರುವಾಗಲೇ ಸೌಭಾಗ್ಯಧಿಂಡ- ಅಮರಧಾಮವನ್ನು ಸೇರಬೇಕೆಂದು ಆ 


ಮಾಸತಿಯ ಹೆಬ್ಬಯಕೆಯಿತ್ತು (ಣಂ: 0೩೩) - ೨- (ಹಿಂದಿನ ಕಾಲದಲ್ಲಿ] 


ಯುದ್ಧ ಮುಂತಾದ ಸಂದರ್ಭಗಳಲ್ಲಿ) ಸತ್ತ ಗಂಡನೊಡನೆ ಚಿತೆಯ 
ನ್ನೇರುತ್ತಿದ್ದ 'ಪಶಿವ್ರತೆಯಾದ ಹೆಂಗಸು. --ಮಹಾಸತಿ : ಮಲೆಊರ 
ವೀರಪದೇವರು ಊರ ತುಜುವಂ ಸೂರೆಕೊಳ್ಳಾಗ ಪಲರನಿದಿರ್ಚ್ಛಿ ಕೊಂದು 
ಸುರಲೋಕಕೆ ಸಂದೊಡೆ ಆತನ ಸತಿ ಮಾಸತಿಯಾದಳು (ಫಂ: ೦೯೨೪, 
3-4 73179?) ; ಆಸೆಯಂನುಳಉಿದೆಸುವಿನ ಮೇಲೆ ತಮ್ಮ ಜೀವೇಶರೊಡನೆ 
ಹರೆಣವನು ಮಾಸದಗ್ಗಿಗೆ ಮನವೊಲಿದೀಡಾಡುವ ಮಾಸತಿಯರು ಕಣ್ಣೆ ಸೆದರು 
(ರಾಗಂ: 2೬-೦೫). ಮಾಸ್ತಿ ; ೧. ಶರಣೆಂದೆಜಗೆ ಮಾಸ್ತಿ ಮುತ್ತಯ್ದೆ 
ಯಾಗೇಳೆನಲ್ಯವಳೆ ಗಂಡನ ಪ್ರಾಣಮೈದದೇ (804. ೩-63)- ೨- ಧೀರೆ 


್ಯ ೭೧೧೧ 


18 


40 


ಮಾಸರ 


ಯಾದ ಮಾಸ್ತಿಗೆ ವೀರತ್ವವಲ್ಲದೆ ಧಾರಿಣಿಯ ಜನರೆಲ್ಲರೂ ಓಡಿ ಮಾಸ್ತಿ ಎಂದೆ 
ಬಳಿಕ ವೀರತ್ವವೆಲ್ಲಿಯದೋ (8೪೯6. 64-99) ; ಮಾಸ್ತಿಯನ್ನು ಕುರಿತು 
ದಂತಕತೆ, ಸ್ಥ ಳಪುರಾಣ, ಮಹಾತ್ಮೆ ಹೀಗೆ ಅರೇಬಿಯನ್‌ ನ್ಯಾಟ್ಲನ್ನು 
ಅರವತ್ತು ಪಾಲಿಗೆ ಮಿಗಿಸುವ ಸಾಹಿತ್ಯ ಉಂಟಾಗಿದೆ (464. ೬). ೩. ಇ 
ಮಾಸತಿಕಲ್ಲು : ಆತನ ಹೆಂಡತಿ ಚಳಿಕೆಯ ನಾಗೌಂಡಿಗೆ »« ೫ ೬ 
ತಾಗಾಯಿಂಚ್ಛಿ ಹೋದಳು ಆ ಚಂನಪ್ಪನ ಬೀರಗಲು ಮಾಸ್ತಿಯ ಪ್ರತಿಷ್ಟೆ 
ಮಾಡಿಸಿದ ಮಂಗಳೆ % ೫೫ (83%ಇ. ಸಸ ೩೩೬-೬ ನ ಸು: 20ನೆಯ ತಳ) ; 
ಗಂಡಸಾದರೆ-ತನ್ನ ಸತಿ ವಿಧೇಯಳಾಗಲೆಂದು,. ಹೆಂಗಸಾದರೆ-ತಮ್ಮ ಪತಿ 
ಬಲಿಯಲೆಂದೂ ಬೇಡಿ, ಮಸ್ತಿಗೆ ಕುಂಬುಮವಿರಿಸಿ . . . ಹೋಗುತ್ತಾರೆ 
(163. 6). [ಮ್ಮಾ - ಸತ್ತಿ -/ಸಂ. ಮಹಾಸಶೀ] 

ಮಾಸತಿಕಲ್ಲು, ಮಾಸ್ತಿಕಲ್‌, ಮಾಸ್ತಿಕಲ್ಲು. - ಮಾಸ್ತಿಗಲ್ಲು (ನಾ). 
ಗಂಡನು ಸತ್ತಾಗ ಅವನ ಜೊತೆಯಲ್ಲಿಯೇ ಚಿತೆಯನ್ನೇರಿ ಮಹಾಸತಿ 
ಎಂಬ ಹೆಸರನ್ನು ಪಡೆದ ಪತಿವ್ರತೆಯ ಸ್ಮಾರಕವಾಗಿ ನಿಲ್ಲಿಸುವ 
ಕಲ್ಲು; £ ಸಾಮಾನ್ಯವಾಗಿ ಮಾಸ್ತಿಕಲ್ಲುಗಳ ಮೇಲೆ ಎತ್ತಿದ 
ತೋಳಿನ ಸ್ತ್ರೀಯ ಚಿತ್ರವಿರುತ್ತೆದೆ. ಸ್ತ್ರೀಯ ತಲೆಯ ಹಿಂದೆ. 
ಬೆಂಕಿಯ ಜ್ವಾಲೆಗಳನ್ನು. ಕೊರೆದಿರುವುದುಂಟು. ಕೆಲವು ಕಡೆ 
ಮಹಾಸತಿಯ ಕೈಯಲ್ಲಿ ಒಂದು ಹಣ್ಣಿನ ಚಿತ್ರವಿರುತ್ತದೆ ; ಈ 
ಗುಂಪಾದರೂ ಸಣ್ಣ ಗುಂಪಲ್ಲವೆಂಬುದನ್ನು ನಾಡಿನ ಮೂಲೆಮೂಲೆಗಳಲ್ಲಿ 
ಮುಸತಿಕಲ್ಲುಗಳು ಕೂಗಿ ಹೇಳುತ್ತಿವೆಯಾದರೂ ಸಹಗಮನ ಮಾಡಿದ 
ಸತಿಯರ ಸಾಲಿನಲ್ಲಿ ಮಹಾಭಾರತದ ಮಾದ್ರಿಯ ಹೆಸರು ಲೋಕೋತ್ತರ 
ವಾದುದು (ರಾಮಾ, ೪) ; ಹರಿವ ಹಳ್ಳದ ದಂಡೆಗಿರುವ ಮಾಸತಿಕಲ್ಲು 

- ಎ ಎಣ್ಣೆಯುಣ್ಣುತ ಪೂಜೆಗೊಳ್ಳುವುದ ಕಂಡಿದ್ದೆ. (ಕಃ: ೬-೬೭). 

ಮಾಸ್ತಿಕಲ್‌ ; ದೇವಾಲಯದ ಹೊರಗಡೆ ಪೂರ್ವದಲ್ಲಿ ವಸಂತಮಂಡವ, 
ಮಾಸ್ತಿಕಲ್‌, ೧೮ ಅಡಿ ಎತ್ತರದ ಚೆನ್ನಾಗಿ ಅಲಂಕರಿಸಿರುವ ದ್ವಾರ ಇನೆ 
(ಜೊಡ್ಡುವಾ- 93). ಮಾಸ್ತಿಕಲ್ಲು ; ಭಟಂಣನ ಮಗ ಹರಿಗೆ ಸಿದ್ಧಣನೂ 
ತಮ್ಮ ತಂಗಿ ತಿಂಮಮಗೆ ಮಾಸ್ತಿಕಲ್ಲ ಕಡಿಸಿ 'ನಿಲಿಸಿದೂ (ಕಂ: ೦೩೦, 
ಒ-೨ಸಸು. 2434) 7 ಮಾಸ್ತಿಕಲ್ಲು ಎಂದರೆ ಮಹಾಸಶಿಕಲ್ಲು. ಒಬ್ಬ 
ಪತಿವ್ರತೆಯಾದ ಹೆಂಗಸು" ತನ್ನ ಗಂಡನು ಸತ್ತು. ಹೋದರೆ . . . 
ಸಹಗಮನ ಮಾಡಿದ ಸಂಗತಿಯನ್ನು ಸೊಚಿಸುವಂತೆ ಆ ಸ್ಥಳದಲ್ಲಿ ನೆಟ್ಟ 
ಕಲ್ಲಿಗೆ ಮಾಸ್ತಿಕಲ್ಲು ಎಂದು ಹೆಸರು (ನ್ಯಾಸ್ತು- ೩೭). ಮಾಸ್ತಿಗಲ್ಲಂ 
ಇದನ್ನು "ಪ್ರಶಸ್ತಿಶಾಸನ' ವೆಂದು ಕರೆಯಬಹುದಾದರೆ ಅನೇಕ ನಿಸಿದಿಕೆಲ್ಲು 
ಗಳನ್ನೂ ವೀರಗಲ್ಲು ಮಾಸ್ತಿಗಲ್ಲುಗಳನ್ನೂ ಅದೇ ಹೆಸರಿನಿಂದ ಕರೆಯ 
ಬೇಕಾಗುತ್ತದೆ (೪೫೪. 3೪). [ಮಾಸತಿ 4 ಕಲ್ಲು (ಆ. ಕಲ)] 

ಮಾಸಪತ್ರಿಕೆ (ನಾ). ತಿಂಗಳಿಗೊಮ್ಮೆ ಪ್ರಕಟವಾಗುವ ಪತ್ರಿಕೆ: ನನ್ನ 
ಕೈಗೆ ಲಂಡನ್ನಿನ “ಸ್ಟಾಂಡ್‌” (50೯8೧8) ಎಂಬ ಇಂಗ್ಲಿಷ್‌ಸಾಹಿತ್ಯ ಮಾಸ 
ಪತ್ರಿಕೆಯ . . .-ಒಂದು ಸಂಚಿಕೆ ಸಿಕ್ಕಿತು (ಪೀರಜೋ. 1೫: ಂಕ್ಕತ). 

[ಸಂ. ಮಾಸಪತ್ರಿಕಾ] 

ಮಾಸಪ್ರಸೂತೆ (ನಾ). ಹೆರಿಗೆಯಾಗಿ ಒಂದು ತಿಂಗಳು ಕಳೆದಿರುವವಳು ; 
ಶಿಂಗಳ ಬಾಣಂತಿ :. ಮಾಸಪ್ರಸೂತೆ ಷಣ್ಮಾಸದ ಗರ್ಭಿಣಿ ಶಾಂ ಕ್ನುಧಾ 
ಸೆತಿ ಮೆಯಿಗಳಿಂಗೆಚ್ಚಿತ್ತಿವಳ್‌ ಮಾಸರೆ ನೃತ್ಯವಿಳಾಸಿನಿಗಂ ಕಾಮಸುಖಂ 
ಕೊಟಮಂಂ ತತ್ಕಾಲಮೆ (ತುರತಿ. 0೦-60). [ಸಂ, ಮಾಸಪ್ರಸೂತಾ] 

ಮಾಸರ (ನಾ). ೧. ಅಂದ ; ಚೆಲುವು; ಸೌಂದರ್ಯ ; ಕತ್ತರಿಪೀಲಿಯ 
ನಾಂತ ಚೊಲ್ಲೆಯಂ ಮಿಸುಗುವ ದೋರೆವಲ್‌ ಕರಮೆ ಮಾಸರಮಾದುದು. 
ದೇಸೆಕಾರ್ತಿಯೊಳ (ಕ್ರ ಪು. 6-80) ; ಮೆಯ್ಯಸದ ಮಾಸರಮಂ ಪಿಡಿವ 
ಪಾಂಗಂ ಚಿತ್ರವಚನಚಮತ್ಕಾರಮಂ . . .'ಭದ್ರಚಂಡಂ ಕಂದರ್ಪದೇವಂಗೆ 
ತೋಯುತ್ತುಮಿರೆ (ತುಸುವೂ, ೭-೬೩ ವ); ನಿಜಾರುಣಾಂಶು ಪಾಸಿದ ದುಗುಲಕ್ಕೆ 


ಮಾಸರಂ 


ಬಾಸರದ ಮಾಸರಮಂ ಕುಡೆ (6ಠಂಥ್ರ- €-9). ೨. ಅಂದವಾದುದು ; 
ಸುಂದರವಾದುದು : ಮಾಸರಮೆನೆ ಪಾರದದಿಂ ಪೂಸಿದವೊರ್ಲ ಪೊನ್ನ 
'ಮುಕುರಮಂ ಹಿಮಲಿಪ್ಪಂ ನೇಸಣ ಬಿಂಬಂ ತಿಂಗಳ ಕೂಸಿನವೊಲ್‌ ಕೋಡು 
ತಿರ್ದುದಂದಿನ ದಿನದೊಳ್‌ (65. «-೪)- [ ದೇ.8 ತೆಲು. ಮಾಸರ ) 
ಮಾಸರಂ (ಅ). ಚೆನ್ನಾಗಿ ; ಸುಂದರವಾಗಿ : ಇದರ್ಕಂ ಮಾಸರಮಂಡಲೆದ 
ಧಿಕವಿಳಾಸದಿನುಡಲಿಕ್ಕಿ ನೆಜ್‌ಯೆ ಬಿಯಮಂ ಮೆಜ್‌ದು (ಕುಶಾ. ೩-೪೪) ; 
ಹಸ್ತಿಮಸ್ತ ಕೋಲ್ಲಾಸಮನಯಗರಾಗರಸಪೂರಸುನಿರ್ಭರಸೇತುಬಂಧನಂ ಮಾಸರೆ 
ಮೊಪ್ಪಿ ತೋಲುವುದು. ಸಿಂಹಕಟೀತಟಮಾ ನೃಸಿಂಹೆನಾ (ಕರ್ಕೇರ. 
ಇಂ); ಮಾಸರಮೊಕ್ಕ ಕಸ್ತೂರಿಯ ಪುಕಮನಲ್ಲದೆ ಪಂಕಮಂ - . . 
ನಿಜಾವಾಸದೊಳೆಂತುಟೆಂದಜೌಯಂ (ತುಳುಕು. 00-00) ; ಮಾಸರಮಾಡುವ 


ಬೆಳ ಸಿರಿಯೋಸರಿಸದೆ ತಣಿಯೆ ಕುಣಿಯಲದಳವಡಲಬ್ಬಾಸನನಡಸಿದ. 
ಪಚ್ಚೆಯ ಪಾಸಅಕೆಯೆನೆ ಪಸಲೆಗವಿದ ಕಳದುಕ್ಷೇತ್ರ೦ (ರರ್ಮಕಾ. ೩೩೪). 
[ ಇ ಮಾಸರ | 


ಮುಸರಕುಟ್ಟಿ (ನು). ಒಬ್ಬಾಕೆಯ ಹೆಸರು (?) : ಅವಲ ಮಾಸರ 
ಕುಟ್ಟಿಯರು ಆತ್ತಾಣಿಯುಂ ಒಸೆದು ಆಯ್ದು ಳ ಕೆಯ್ಯುಬಕ್ಕಿಲುಳೊಕ್ಕುಳ 
ಮುಮಾಗೆ ಕೊಟ್ಟಾರ್‌ (ಕ. », ಹುಳದ: 9-67 ತು. 7807). 

[ ಮಾಸೆರ 4 ಕುಟ್ಟಿ, ) 

ಮುಸರಿಕೆ, ಮುಸರಿಕ್ಕೆ (ನಾ). ಚೆಲುವು ; 'ಮನೋಹರತೆ : ತೇಜಕ್ಕೋ 
ಹಾದ ಕಾಂತಿಗಂ ಬೆಡಂಗಿಂಗೆ ಪಾಂಗಾದ ದೇಸಿಗಂ ಮಾಸರಿಕೆಗೆಕ್ಕಲುವಣಮಾದ 
ಸೌಷ್ಟವಕ್ಕಂ . . . ಬೆಕ್ಕಸಂಬಟ್ಟು (ಉಳಿವು. ೩-೩೩ ನ). ಮಾಸರಿಕ್ಕೆ : 
ಬರಗಲೆಯುಂ ಕೊಪ್ಪ ೩9 ನೂಪುರಮುುಂ ಲಂಬಳಮುಮಲ್ಲಿ ಮಲ್ಲಿಗೆಯ 
ಮುಗುಳ್‌ ಬಿರಿಮಂಗುಳೆಂಬವು ತನಗಾಗಿಲೆ ದೇಸೆಯ ಮಾಸರಿಕ್ಕೆಯಂ ಪೊಸ 
ಯಿಸಿವಳ್‌ (ಉಾತಿಪು- 6-23)- [ಮಾಸರ 3. ಇಕೆ] 

ಮಾಸರಿಕ್ಕೆ ' ಮಾಸರಿಕೆ' ನೋ. 

ಮಾಸರೋಹಿಣಿ (ನಾ). ಒಂದು ಬಗೆಯ ಔಷಧೀಸಸ್ಯ : “ಮುನಿ 
ಗೋರಕ್ಷದುಗ್ವಿ- ಕುಂಬಳ. . ..ಅಗಸೆ. ಹಾಲವಕ್ಕಿ. ಕ್ಷುದ್ರ ದವನ. ಮಾಸ 
ರೋಣ” (೬49. ೧): [ 5 ಸಂ, ಮಾಂಸರೋಹಿಣೇ ] 

ಮಾಸಲಾಣಿ (ನಾ). (ಉರ) ಮದುವೆ ಮುಂಶಾದ ಶುಭಕಾರ್ಯಗಳಾದ 
ಒಂದು ತಿಂಗಳಿಗೆ ನಡೆಸುವ: ಒಂದು ಸಮಾರಂಭ ; ತಿಂಗಳ 
ಕಂಬೋಲಿ : ಮದುವೆಯಾಗಿ ಒಂದು ತಿಂಗಳಾಯಿತು ; ಮಾಸಲಾಣಿಯ 
ಹಬ್ಬ ಜರುಗಿತು (149. ೨೩) ; ಮಾಸಲಾಣಿಯ ದಿವಸ ಹಲವಾರು 
ಹೊರಗಿನೆ ಜನ ಊಟಕ್ಕೆ ಬಂದಿದ್ದರು (೪6. ೨೭). " ಕಂಭವಲಿ " ಪರಾ. 

[.-ಮಠಾ, ಮಾಸನಹಾಣ. ಮಾಸಹ್ನಾಣ./ಸಂ. ಮಾಸಸ್ನಾನ] 

ಮಾಸಲು (ನಾ), ೧. ಕಾಂತಿಯಿಬ್ಬದಿರುವುದು ; ಮಂಕಾದುದು : 
ರಿಪುವಧೂವದನಂ ಮಿಗೆ ಮಾಸಲಾದಂದು (4೪. ೪-0) ; ಮನಸ್ಸಿನ 
ಆ ಏಕುಂತದಲ್ಲುದರೂ, ವೈಯಕ್ತಿಕವಾದ ಶಾಪತ್ರಯದ ಅಂಚಿ - 
ತಂತಿಗಳು, ಅವನ ಸ್ವೇಚ್ಛಾವಿಷಾರವನ್ನು ತಡೆದುಬಿಡುತ್ತಿವೆ ; ಪ್ರತಿಭೆಯ 
ಹೊಳಪನ್ನು ಮಾಸಲುಗೊಳಿಸುತ್ತಿವೆ. ' (ಗರೋತ: ೩80). ೨. 
ಮಲಿನವಾದುದು; ಕೊಳೆಯಾದುದು: ಜೂಸಲಂ ತೊಳೆಯೆ ಮಡಿಯಾದ 
ದುವ್ನಟದುತೆ , . . ಸಚ್ಚರಿತಮಂ ತಳೆದು ಮಯನೊಪ್ಪಿರ್ದನ್ನ 
(ಸನ್ಮಳೌ. 00-90), ೩. (ಆಲಂ) ಅಸ್ಪಷ್ಟವಾದುದು ; ಸ್ಮುಟ 
ವಲ್ಲದುದು : ಚಿಕ್ಕಂದಿನಲ್ಲಿ ಅವನನ್ನು ನೋಡದ ನೆನಪು ನನ್ನ ಮನಸ್ಸಿನಲ್ಲಿ 
ಮಾಸಲಾಗಿ ಉಳಿದಿದೆ (640). 

ಮಾಸಲು ಮಾಸಲು (ದ್ವಿರುಕ್ತಿ) : ನನ್ನ ನೆನತಿನಲ್ಲಿರೋದು. ಅದೂ 

ಮಾಸಲು ಮಾಾಸಲಾಗಿರೋದು-ಷತ್ತು ವರ್ಷಗಳ ಹಿಂದಿನ ಅವನ ಮುಖ 


(ad. ಆ). [ವಸ್ಸು 4 - ಅಲು(<.- ಅಲ್‌) 


೭೧೧೨ 


ಮಾಸಹಾರಿ 


ಮಾಸಲುಕೆಂಪು ' ಮಾಸಲುಗೆಂಪು ' ನೋ. 

ಮಾಸಲುಗೆಪ್ಪು, ಮಾಸಲುಕೆಂಪು (ನಾ). ತಿಳಿಗೆಂಪು; ನಸುಗೆಂಪು ; 
ಇದು ಮಾಸಲಂಗೆಂಪು ಬಣ್ಣವನ್ನು ಹೊಂದಿದ್ದು, ಕಬ್ಬಿಣಮಿಶ್ರಿತಲವಣ 
ಗಳಿಂದಾಗಿದೆ (1084: 1, 60), ಮಾಸಲುಕಿಪು : ಜೈದಿನಿಮಹರ್ನಿ; 
ತೇಜಸ್ವಿ... ಬಣ್ಣ ಮಾಸಲ್ಲುಕೆಂಪು (ನರರಾ- 1, ೩86)- 

[ಮಾಸಲು 1, ಕೆಂಪು) 

ಮಾಸಲೆ (ನಾ). ರೀತಿ ; ಮಾದರಿ; ನಮೂನೆ: ಮಹಲು ಅದೇ ಜಾತಿ 
ಯದು, ಆದೇ ಮಾಸಲೇದು, ಅಥವಾ ದರದ್ದು ಅಂತ ದಾಖಲೆಯನ್ನು 
ಕೊಟ್ಟು ಬರಿಯದೆ; ಪ್ರತಿ ಒಂದು ಪತ್ರದಲ್ಲಿ ವಿಸ್ತಾರವಾಗಿ ವರ್ಣಿಸಬೇಕೆಂಬ 
ಬಗ್ಗೆ ಸೂಚನೆ (ಮಂದ: ೨೭ ಶ್ರತಿರಕ); ಕಂಡವರ ಸಂಗಡ ಕಾದಾಡೋ 
ಈ ಪುಂಡಹುಡಿಗಿ ಮಾಸಲೆ ಎಲ್ಲೂ ಇರಲಿಕ್ಕಿಲ್ಲ (ಗಕಾರ. ೨೩). 

[+ ಅರ. ಮಸಲ್‌ ; ಮರಾ. ಮಾಸಲಾ] 

ಮಾಸವಳ, ಮಾಸವಾಳ. ಮಾಸಾಳ್‌, ಮಾಸಾಳಿ! ಮಾಸಾಳು (ನಾ). 
೧. ದೊಡ್ಡ ಈಟಿ,-ಭರ್ಜಿ : ಮಚ್ಚರದಂಕಂ ಕಳದಲ್ಲಿ ನೋಡು ಬಯ 
ಲೊಳ್ಳೆ | ಡೆಂದು ಕೈಯಾಣೆಯಿಟ್ಟರಸಂ6€ ಪಣ್‌ಗುಟ್ಟಿ ಮಾಸನಳದುಕಂ 
ಬಾಸೆಯಂ ಸಾಬ್‌ ಬಿತ್ತರದಿಂದರ್ದುದು ಮೊಶ್ತದಿದೆ ಭೃಗುನಿದ್ಯಾಮೂರ್ತಿ 
'ಮಾರ್ತಟ್ರಿವೊಲ್‌  (6ಕಪು. ೨-೨0: ಬಿರಿದುಳಿ[ಯಂ] ಮನಂಗೊಳೆ 
ನಡೆತಂದೆ' ಮಾಸವಳದಂಕಮದಾಸುರಮಾಗಿ ಭಾಷೆಯಂ ಗಟಹುತು 
ಮಿರ್ದುದು ನರಪನೋಲಗದಲ್ಲಿ ವಿಭೂಷಣಾಂಚಿತಂ (ಉರ ೦೬-೦೪). ೨. 
ಸಾಹಸಿ : ವೀರ ; ಶೂರ: ವಿಳುಸದಿಂದಮಿರ್ದಾ ಶಶಿವಕ್ತ್ವಿಯನೆ್‌ಗಟ್ಟ 
ಕಾವನ ಮಾಸವಳಂಬೊರೊಪ್ಪಿ ದರ್‌ (ಂತೋತ್ಟು. ೪-0೪) ; ನವಯವೃನ 
ಲಕ್ಷ್ಮಿಯನಿಂತವಯವದೊಳ್ಳಾಳ್ಳು. ರೆತ್ನಶೇಖರನಾಗ್‌ ನವಿರೇಣದ 
ತನುಮಕದೆ ಬವರಮನೊಳಕೊಳ್ಳ  ಮಾಸವಳನಂ ಪೋಲ್ವಂ (6. 
6-೬). ಮಾಸವಾಳ : ೨. ಮಾಸವಾಳರುಂ ಲೆಂಕಮುಳರುಂ . . : ಪ್ಯಚಮ 
'ಜಾತಿಯುಂ. ಕಥಂಚಿದ್ದಾನಂಗೊಡಲು ಯೋಗ್ಯರಕ್ಕುಂ (ಕಹತ ೩೨೦) . 
ಮಾಸಾಳ್‌: ೨. ಮುಸಾಳ್ಗಳುತೆ ಬೀಡೆನುತ್ತುಂ ಹರಿಣಜರಂತೆ ಕಾಸೆನುತ್ತುಂ 
(ರ್ನನ. ೨-೩೦). ೩. ಸೈನಿಕ; ಯೋಧ: ವನಿತೆಯರು ... 
ನಿಂದರು ಮನಸಿಜನೆ ಮಾಸಾಳ್ಗಳಂದದಿ (ತಾಗತ. ೪-೩); ಬಿರುನುಡಿಗೇಳಿ ` 
ಸುರಥಾಯಕರು ಸಿಡಿಲಿನ - ಪಾಳಯದ ಮುಸಾಳ್ಗಳಂದದೊಳೀರಿತೊಗ್ಗಿನಲಿ 
(won. sua). ಮಾಸಾಳಿ: ೨, ಉಲ್‌ ಪಿಡಿಸಮರರೋಳಿಯ್ದ 
ಕಡಿಸು ಮಾಸಾಳಿಯಂ ಕುಡಿಸು ನೆತ್ತರನೆೊಣಲ್ಲೆ [CS 
ಮಾಸಾಳು : ೨. ಚತುರಬಲವಿಖ್ಯಾತ ಮಾಾಸುಳುಗಳು . . , ಪೈಥುವಿ 
ಗಪ್ರತಿಯೆನಿಪ ಬಿರುದಿನುನ್ನತಭಟರು ಚತುರಬಲವಿರಲು (68, 80-೩೬): 
೩, ಚಿತ್ತಜನ ಮುಸುಳೊ ಮನ್ಮಥನ ಕಿತ್ತಲಗೊ . . . ಮಾಸುತನ ದಳ 
ವೆನಲತ್ರಿಅದ ಗಣಿಕಾನಿಕರ ಮೆಚಿಕಿದುದು ವಿಳಾಸದಲಿ (ಹಕ. ೦೭-48); 
ಹೊಳೆವುತಿದ್ದರು ಮನಸಿಜನ ಮಾಸಾಳುಗಳಂತೆ ದಿಟ್ಟಿಯರು (೫4-03-00). 

ಮಾಸವಳಮದನಮಶೇಶ . ಮಹಾಪರಾಕ್ರಮಿಯಾದ ಮದನನನ್ನು 

ನಿಗ್ರಹಿಸಿದವನು, ; ಒಂದು ಬಿರುದು: ಬಿರುದಿಗೆ ಗಜದುಳಿ, ಗಜಪುಜು, 
ನರಲೋಕದಲ್ಲಣಂ, ಮಾಸವಳಮದನಮಹೇಶು, ಅಂಕತ್ರಿಣೇತ್ರಂ (46. 
0೭೪ ಶ್ರೃಯೋ), [ಮ್ಮಾ  ಸವಳ (ಎ ಸಬಳ್ಳ)] 

ಮಾಸವಾರಿ (ನಾ). ಶ್ರೇಷ್ಠನಾದ ಅಶ್ವಾರೋಹಿ; ಶಕ್ತಿಧರರ್‌ 
ಶಕ್ತಿಯಂ ಬಿಟ್ಟು ಶಕ್ತಿಯಂ ಮಣಕಿಗೊಳೆಯುಂ ಮಾಸವಾರಿಗಳಾಸವಾರಿ 
ಗಳಾಗೆಯುಮಿಂತು ತನ್ನ ತಂತ್ರಂ ಭಯಾಕ್ರುಂತಸ್ವಾಂತಮಾದುದಂ. ಕಂಡು 
(ಖಾರ್ಕ್ಯಪು. ಎಂತ). p ಕವಿಯು "ಆಸವಾರಿ ಶಬ್ಬದಂತೆ. 
ಯಮಕದ ಚಮತ್ಕಾರಕ್ಕಾಗಿ ಈ ಶಬ್ಧವನ್ನು ಸೃಷ್ಟಿಮಾಡಿರಬಹುದು. 

[ಮ್ಮಾ 4 ಸವಾರಿ) 


ಮಾಸಬಾಳ 


ಮಾಸವಾಳ "ಮಾಸವಳ ' ನೋ. 

ಮಾಸವೆಗ್ಗಡೆ (ನಾ). ತಿಂಗಳಿಗೊಮ್ಮೆ ಪರ್ಯಾಯವಾಗಿ ಬರುವ 
ಅಧಿಕಾರವನ್ನು ಹೊಂದಿದ ಹೆಗ್ಗಡೆ: ಶ್ರೀಯೋಗನಾಥ ದೇವರ 
ಅಮ್ರುತಪಡಿ ಮೊದಲಾದ ಎಲ್ಲಾ ಶ್ರೀಕಾರ್ಯ್ಯಂಗಳು . . , ಅಶೇಷ 
ಮಹಾಜನೆಂಗಳು ಅಂದಂದು ನಡವ ಮಾಸವೆಗ್ಗಡೆ ಸೇನಬೋವರಿಂದವೂ 
ಆರೈದು ಉದಾಸೀನ ಮಾಡದೆ ಆಚಂದ್ರಾರ್ಕ್ಯಸ್ಕಾಯಿಯರಾಗಿ ನಡೆಸುವರು 
(ಎ೪. ೩೫, ತಕ್ಕತಾ- ೨-೭೦ ; 1801). [ಮಾಸ್ಕ + ಪೆಗ್ಗಡೆ (ಪೆರ್ಗಡೈ)) 

ಮಾಸವೆಗ್ಗಡೆತನ (ನಾ). ತಿಂಗಳಿಗೊಮ್ಮೆ ಪರ್ಯಾಯವಾಗಿ ಬರುವ 
ಹೆಗ್ಗಡೆಯ ಅಧಿಕಾರ: ಅಟ್ಟಿದದೇಕಂಣನವರೂ ಇಶ್ವರಪೆದಿಗಳ 
ಮಾದಂಣಗಳ ಮಾಸವೆಗ್ಗಡೆತನದಲಿ ಸಪ್ಪೆ ಯಕೇತಯ್ಯಂಗಳ ಮಕ್ಕಳಾ 
ಹುಲಿಗೆಅದೇವರು. ಸೋಮಯ್ಯಂಗಳಿಗೆ ಕೊಟ್ಟಿ ಸಿಲಾಸಾಸನದ ಕ್ರಮ 
ವೆಂತೆಂದಡೆ (04, ೪೫ (೫), ಕೃಷ್ಣಣ. 6-6 ; ಸು. 1306). 

[ಮಾಸವೆಗ್ಗಡೆ 1 ತನ] 

ಮಾಸಾಂಕೆ. ಮಾಸಂಕ (ನಾ). ೧. ಅತಿಯಾದ ಶೌರ್ಯ: ಮೂಳು 
ಲೋಕದ ಗಂಡನೆಂಬ ಮಾಟ್‌ದ ಮಾಸಾಂಕದ ಭಟನಿವನೀಗ (ಕು: 
೬44). ಮಾಸಂಕ : ೨. ಅತಿಯಾದ ರೋಷ,- ಸಿಟ್ಟು: ಆ 
ಸರ್ಪನತ್ಯುಗ್ರಜೆಯನೆ ನೆಗ್ಗೊತ್ತಿದಾ ಸಾಸಿಗನ ಕಾಣುತವೆ ಆಸುರದಿಂ 
ಕೆಲಬಲದೊಳಿರ್ದೆಹಿತತಿ ಮಾಸಂಕದಿಂ ಮುತ್ತಿದವು (ಶ್ರೀಶಾಲ ೦೦-೬೫): 
ಮಾಸಂಕದಿಂದ ಬುಧುಶ್ರೀ ಮನದೊಳಿನಿತು ಹೇಸದೇ ಮಾಡಿರ್ದ ವಂಶ 
ಘಾತಕದ ಫಲಮಾ ಸಮಯಮೊಂದಜಕೊಳೆ ಕಾಣಿಸಿದುದತ್ಯುಗ್ರ ಪುಣ್ಯ 
ಪಾಪದ ಫಲಗಳು (ಸಕ್ಕು. ೩-೫೦). ೩. ಸರಿಸಮಾನ ; ಸರಿಸಾಟಿ: 
ವರಭೋಗದಿಂದ ಶಚಿಯಲ್ಲಿ ಮಾಸಂಕ . . . ರೋಹಿಣೀದೇವಿಯಲ್ಲಿ ಸುರುಚಿರ 
ಕಾಂತಿಯಿಂದಿಕ್ಕುತಕ್ಕೆಯಾಗಿರ್ಪಳಾ . ,. ಸೋಮೆ ಸುವ್ರತದ ಸೀಮೆ 
(ಸಮ್ಮು39- ೩-೦೦)... [ಸಂ .ಮಹಾಸಾಹಸಾಂಕ. | ತೆಲು- ಮಾಸಟಿ] 

ಮಾಸಾದಿ (ನಾ)- ಶ್ರೇಷ್ಠನಾದ ಕುದುರೆಯ ಸವಾರ ; ಉತ್ತಮನಾದ 
ರಾವುತ: ಎಂತಪ್ಪ ದುಷ್ಕು ಿಶ್ವಂಗಳುಮನೇಲಲಂ ತಿರ್ದಲುಂ. 
ಬಲ್ಲಿನೆಂದು ಪೇಬ್ಟಾಳಾಗಿ ತಂತ್ರಪಾಳವೆಸರೊಳ್‌ ಮಾಸಾದಿಯಾಗಿರ್ದಂ 
(ಕಂತ. 6-39 ವ). [೬ ಸಂ. ಮಹಾಸಾದಿನ] 

ಮಾಸಾಮಿಗ? (ನಾ) (?): ದೇವಾಸುರರಾ ಶಿವಮಾರನುಂ 
ಅಗ್ರಹಾರಮೆಳೆಮ್ಬುಣುಸೆ ಪ್ರಹ್ಮಾದೇಯ ಸಾಮಿಗ ಪ್ರೀ(?ವ್ರಿ)ತಿ 
ಅಟಾದು ಕೊಳೆ ಕೊಡಲಾರದೆ ಎನೆಬರು ಎಆದು ಸತ್ತೊರ್‌ (ಕಲಂ 

[21 

ಮಾಸಾರ್ಧ (ನಾ)- ಒಂದು ತಿಂಗಳಿನ ಅರ್ಧಭಾಗ ; ಹದಿನೈದು ದಿನ; 
ಪಕ್ಷ: “ ಮಾಸಾರ್ಧದಲ್ಲಿ .. . ಪಕ್ಷಮೆನಿಕ್ಕು " (ಫುಂಗರಾ,. 08-೬೩ 
ಈ ದಿನಶಿ ಮೊದಲಾಗಿ ಮಾಸಾರ್ಧದೊಳೊಂದು. ಮಹಾಲಗ್ನಪೊಳ್ಳಿತ್ತೆಂದು 
ಪೇಳ್ದು (ನಂಂರ. ೪-೬), [ಸಂ] 

ಮಾಸಾವಂತ "ಮಹಾಸಾವಂತ ` ನೋ. 

ಮಾಸಾಶನ (ನಾ)- ೧. ಜೀವನನಿರ್ವಹಣೆಗಾಗಿ ತಿಂಗಳಿಗೊಮ್ಮೆ, 
ಕೊಡುವ ಹಣ,- ಮಾಸದ ಸಮಯಕ್ಕೆ ಸರಿಯಾಗಿ ಕೊಡುವ 
ವೇತನ : ರಾಜನು ತನ್ನ ಸೇವೆಗೆ ಸೂರುಮಂದಿ ವೀರಭಟರನ್ನಿಟ್ಟುಕೊಂಡು 
ಅವರ ಮಾಸಾಶನವನ್ನು ಒಂದೊಂದು ಶಿಂಗಳಲ್ಲಿ ಒಬ್ಬೊಬ್ಬ ಮಗಳು 
ಕೊಡುವಂತೆ ನಿಷ್ಕರ್ಷಿಸಿದೆನು. (ಕಕ, ೨೫); ಅನ್ನ ವಸೆಕ್ಕಾಗಿ ಸಾವರ A 
ವಾಗಿ ಸ್ವಲ್ಪ ಮಾಸಾಶನದ ನಿಗದಿಯಾಗಿದೆ (೬ಬಂರ- 1, ೪60). ೨. 
ನಿವೃತ್ತಿವೇತನ ; ಪಿಂಚಣಿ ; ಉದ್ಯೋಗದಿಂದ ನಿವೃತ್ತರಾಗಿ ಸ್ವದೇಶಕ್ಕೆ 
ಹಿಂತೆರಳಿದ ಬಳಿಕವೂ ಅವರ ಮಾಸಾಶನ(8ಂಂ)ಕ್ಕಾಗಿ ಇಲ್ಲಿಂದ 
ಹಣ ಸಲ್ಲಬೇಕಾಗುತ್ತದೆ (ಊಂಕ್ರ- 11: 08೫೭): [ಸಂ, ] 


ಒಂ) 808), 


೭೧೧೩. 


wu 


ಮಾಸು, 


ಮಾಸಾಳ್‌ ` ಮಾಸವಳ ` ನೋ. 

ಮಾಸಾಳಿ ` ಮಾಸವಳ ' ನೋ: 

ಮಾಸಾಳು '.ಮಾಸವಳ " ನೋ. 3 

ಮಾಸಿ (ನಾ). ಎಂಟು ಗುಂಜಿಗಳೆ ಒಂದು ತೂಕ : ೮ ಗುುಜಿಗಳ 
ತೂಕಕ್ಕೆ ಮಾಸಿ (ಉದ್ದಿನಕಾಳ ತೂಕ) ಎಂಬ ಹೆಸರು (ಗೃಕನ್ನಿ- ೪). 

[ಆ ಸಂ. ಮಾಷ ] 

ಮಾಸಿಕ (ಗು). ೧. ತಿಂಗಳಿಗೆ ಸಂಬಂಧಿಸಿದ. (ನಾಸ ೨. ವ್ಯಕ್ತಿಯು 
ಸತ್ತ ಮೊದಲನೆಯ ವರ್ಷದಲ್ಲಿ (ಸಾಮಾನ್ಯವಾಗಿ) ತಿಂಗಳಿಗೊಮ್ಮೆ 
ಮಾಡುವ ಶ್ರಾದ್ಧ; p ವೈದಿಕಪರಂಪರೆಯಲ್ಲಿ ಹಿರಿಯ ಮಗನು 
ಮೃತನ ಉತ್ತರಕ್ರಿಯೆಯನ್ನು ಮೊದಲ ಹನ್ನೆರಡು ದಿನಗಳ ಕಾಲ 
ಆಚರಿಸಿದ ಬಳಿಕ, ಮೃತತಿಥಿಯಿಂದ ಒಂದು ಸಂವತ್ಸರದ ಕಾಲು 
ವಧಿಯಲ್ಲಿ ಶ್ರಾದ್ಧಕಲ್ಪದ ಪ್ರಕಾರ ಹದಿನಾರು ಶ್ರಾದ್ಮಗಳನ್ನು 
ಮಾಡಬೇಕು. ಇವು ಸಾಮಾನ್ಯವಾಗಿ ತಿಂಗಳಿಗೊಂದಾಗುವುದರಿಂದ 
* ಮಾಸಿಕ'ಗಳೆನ್ನುತ್ತಾರೆ: " ಅನ್ವಾಹಾರ್ಯಂ, ಮಾಸಿಕ$ಂ - ೨ 
ತಿಂಗಳು ತಿಂಗಳಿಗೂ ಮಾಡತಕ್ಕ ಪಿಂಡಪಿತೃಯಜ್ಞಕ್ಕೆ ಹೆಸರು” (ರ್ಣ 
338) ; 5[ಟೈೆ]ವೋದ ವಲ್ಲಿಕನ ಮಾಸಿಕದೊಳೊಗೆದಾಜಿಗೆಯ್ದೆ ವಂದೊಟ್ಟಜೆ 
ದೋರ್ಪ ಚೇರಮನ ಬಾಯೊಜಕಿಯೊಳ್‌ ಕಿರಿ ನೀ (ಎಕ Yh 
ಕಠೂಕು- ೩೩-3೩; 1136): ಸಾವಿತ್ರಿ ಪ್ರಶಿತಿಂಗಳೂ ತಪ್ಪದೆ ಮಾಸಿಕ 
ಮಾಡಿಸುತ್ತಿದ್ದಳ್ಳು (೫ಂಳ- ೨೦): ೩. ತಿಂಗಳಿಗೊಮ್ಮೆ ಪ್ರಕಟ 


ವಾಗುವ ಪತ್ರಿಕೆ ; ಮಾಸಪತ್ರಿಕೆ : ನಮ್ಮಲ್ಲಿ ದೈನಿಕಗಳ ಜೊತೆಗೆ 

ಸಾಪ್ತಾಹಿಕ, ಪಾಕ್ಷಿಕ ಹಾಗೂ ಮಾಸಿಕಗಳೂ ಸಾಕಷ್ಟು ಬರುತ್ತಿವೆ(ರೂ9)- 
[ಸಂ.] 

ಮಾಸಿಗ (ನಾ): ಒಂದು ಮನೆತನದ ಹೆಸರು: ಪುರಿಗೆಜಕಿನಾಡ 


ಸರಟವುರದಾಯ್ಯದಿಂ[ಬ]ರುಮಿಜ್ಟು ನಾಡಯಿಸೆ ಮಾಸಿಗರ ಚಿದಾಣ್ನ 
ಗೋಸಾಸ(0)ಮಿಟಿಕ್ಟೋಂ (೫೬9. ೫1-i, 30-೬; 00). [2] 

ಮಾಸಿಯವಾಡಿ (ನಾ). ಒಂದು ಊರಿನ ಹೆಸರು: [ಕೋಗ]ಳಿಯಾ 
ಯ್ನೂಜಂಮಂ ಮಾಸಿಯವಾಡಿ [ನೂಲ] ನಾಲ್ವತ್ತು ಮನಾಳುತ್ತುಮಿದ್ದು: ೯ 
(ava. =1-i, ೨೨-೪ ; 87). [? + ಪುಡ್ಯಿ) 

ಮಾಸಿರಿವಂತ (ನಾ). ದೊಡ್ಡ ಶ್ರೀಮಂತ : ಭಾರಿ ಐಶ್ವರ್ಯವಂತ : 
ಎಮ್ಮ ತಂದೆ ಮಾಸಿರಿವಂತನಾಗಿಯುಂ ಪೊನ್ನೆಂಬ ಪಸರ ಚಿನ್ನಮನಿರಿಸದೆ 
ದಾನಧರ್ಮಂಗೆಯ್ನು (ಶುಂತಕಂ- ೦೪೬-೨೦). [ಮ್ಮಾ 4 ಸಿರಿವಂತ] 

ಮಾಸಿಸು (ಕ್ರಿ). ೧. ಕಾಂತಿಗುಂದಿಸು ; ಮಸುಕಾಗಿಸು: ದೋಸ 
ಮೇನಾನುಂ ಸ್ವಲ್ಪಮಾದೊಡಂ ಮಾಸಿಸಿರ್ಕುಮಣಂ ಕೃತಿವಧುವಂ 
(ಕಾ: ೦-೦೦೨) ; ' ಸೂಸಿದ ಪುಷನಿಂಜಳಿಯನೆ ಬುಸಣಿಸಿದ ಮದವದಳಿ 
ಕುಳೆಂಗಳ ಚೆಲ್ಹಂ ಮಾಸಿಸಿದುವು ವಾಸವನ . , . ಕಣ್ಗಳ (ಫು. ೭-0೦. 
೨. ಹೀಯಾಳಿಸು: ಮಾಸಿದ ರೂಪು ನೋಟಸ್ಫೊಡರೆಮಾಸಿದ ಚಿತ್ರದ 
ಪೆಣ್ಣ ರೂಪುಮಂ ಮಾಸಿಸೆ ನಾಡೆ ಮಾಸದಿಕೆಯಂ ಪಡೆದಪ್ಪದು (ತುಶಣ. 

೩. ಅಪವಿತ್ರಗೊಳಿಸು ; ಕೆಡಿಸು; ಕುಲಮಂ ಮಾಸಿಸಿ 
ಮಾಹಮಂ ತೊಟ್‌ದು ಕಂಡರ್ಫೇಸೆ ಮೈಯ್ಕೊಳ್‌ ಮಹಾಮಲಮಂ 
ತಾಳ್ವಿದ ಕಷ್ಟರಂ . - - ಕುಡು (ರಠರ್ತಿಕ್ಕು. ೦-೦೦೦). 

[ಮಾಸ್ಕು 4 -- ಇಸ್ಕು] 

ಮಾಸ್ಕು (ಕ್ರಿ). ೧. ಮಲಿನವಾಗು ; ಕೊಳೆಯಾಗು : ""ಮಾಸು- 
ಮಲೀಮಸೇ, ಜರಾಯೌಚ (ಗರ್ಭಕೋಶದೆ ಸೆತ್ಲಿ)” (ಮುರಾ); ಮಂಡೆ 
'ಮಾಸಿದರೆ ಮಜ್ಜನವ ಮಾಡಿದಲ್ಲದೆ ಹಿಂಗದು ವ್ಯಾಪಾರ (ನೋತ. 
೪-೨೦೫) ; ಹಡೆದ: ತಾಯಿಲ್ಲ ತಾಯುಳ್ಳೊಡೆ ತಲೆ ಹೀಗೆ ಜಡೆಗಟ್ಟಿ 

. ಕೊಂಡು ಮಾಸಿಷುದೇ (ಕೋಕ. 30-33); ಮಾಸಿದ ಸೀರೆ ಮಸಿಯ 


6-೬೨)- 


ಮಾಸ್ಕು 
ತಿಲಕದ - . . ಮುದಿವೇಶಿಯರೆಡೆಯಾಡುತಿಹರು (೪೫0: ೬-೦೯೦). 
೨. ಕೊಳೆಮಾಡು ; ಮಲಿನಗೊಳಿಸು: ಈ ಪುಸ್ತಕವು ಎಂಥಾ 
ಚಂದವದೆ ! ಇದನ್ನು ಮಾಸಬೇಡ (ಂಡು-೨-೬). ಹ. ಕಾಂತಿ 


ಗುಂದು; ಮಂಕಾಗು: ನಸುಮಾಸಿ ಪಾಡಲ್‌ದ ರೂಪಿಸೊಳುಣ್ಮುವ 
ಗಾಡಿ ನಾಡೆ ಕಣ್ಣೆ (ಶಂಠಭಾ. ೦೩-೯೯) ; ಮಾಸಿದ ಮುಕುರಂ 
ಬೊಲಂತೆ ಗಳಿತಪ್ರಭಮಾಯ್ತು, ಮೃಗಾಂಕಮಂಡಲಂ (ಕಾಂತೀಶ್ಕ- ೦೦-56): 
ಆ. ಸಮಯದೊಳಾದಿತ್ಶನು ತನಗೆಣೆ ಏಸು. ನೋಡಿದೊಡಿಲ್ಲಮೆಬ 
'ಮಾಸಲಳಿಮದೀ ಹನುಮನಿಂದೆನೆ ಮೊಗ ಮಾಸಿ ಬಿದ್ದನು ಜಲಧಿಯೊಳು 
(9095. ೦೨-೨೮). ೪. ಕುಗ್ಗು; ಕಡಮೆಯಾಗು: ಇಂದಲ್ಲ ನಾಳೆ 
ಬರಲೇಬೇಕು ತನಗಾಗಿ ಕಾಗದ ಎಂಬ ಆಸೆ ಮಾಸಿರಲಿಲ್ಲ. (ಘಾತ್ಮಂೃ. 0೬೬) ; 
ಭವಿಷ್ಯತ್ತಿನ ವಿಚಾರ ಮಾಡಿ ಆಸೆಗೋಪುರ ಕಟ್ಟಿದರೆ. ಬಲವಾದ ಗುಯದ 
ನೋವು ಮಾಸುವುದೇ? (ರುಕಾ: 0೩೯). ೫. (ಆಲಂ) ಅಪವಿತ್ರ ತ್ರಗೊಳ್ಳು ; 
ಕಳಂಕ ಹೊಂದು: ಅಯ್ಯನಿತ್ತದುವುನಾಂ ನಿನಗಿತ್ತೆನಿದೇವುದಣ್ಣ ನೀನೊಲಿದ 
ಲತಾಂಗಿಗಂ ಧರೆಗಮಾಟಿಸಿದುದು ನೆಗಲ್ತಿ ಮಾಸದೇ (ಆಂಪು- 0೪-0೩೦) ; 
ವಾಕ್ಚತಿ ಪಬ್‌ಗುಂ ಮನೋಜರಿಪು ಪೇಸಂಗುಮಗ್ಗದ ಕೀರ್ತಿ ಮಾಸುಗ್ಗು 
(ಕಂತತಂ- ou). ೬. ಅಪವಿತ್ರಗೊಳಿಸು ; ಕಳಂಕ ತರು: ಕೊಳ 
ದೊಳೆಗೆ ಪೊಕ್ಕು ಮೆಯ್ಯರೆದೈ ಚಃ ಖಲ್ಯನೆನೆ ಬಾರ್ತೆಗೆಟ್ಟುದೆಮೂಲ್ಯ 
ಯಶೋರತ್ನಮೆಂಬುದಂ,ಮಾಸುವೆನೇ (ಗಣಯ. ೬-೨೪). 
ಮಾಸದಿಕೆ-ಮಲಿನವಾಗದಿರುವಿಕೆ : ಮಾಸಿದ ರೂಪು ನೋಬಸ್ತೊಡರೆ 

ಮಾಸಿದ ಚಿತ್ರದ ಪೆಣ್ಣ ರೊಪುಮಂ ಮಾಸಿಸೆ ನಾಡೆ ಮಾಸದಿಕೆಯಂ 
ಪಡೆದಪ್ಪುದು (ಕಣ 6-೬೨); ಐ “ಇಲ್ಲಿ “ಮಾಸದಿಕೆ' ಎಂಬ ಪಾಠ 
“ಮಾಸ [ರಿ]ಕೆ' ಯಾಗಿರಬಹುದು.” (ಕಂಠಂ. 36೭). 

ಮಾಸ್ಕು (ನಾ). ೧. ಕೊಳೆ; ಹೊಲಸು; “ಮಲಿನಂ ಮಾಸು” (ಉಕಕ್ಕ . ೪೩). 
ಪಿ. ಕೊಳೆಯಾದ ಬಟ್ಟೆ ; ಮಲಿನವಾದ ವಸ್ತ್ರ: ಸಕ್ಕಳಾ ತಾಯ್ಕಿ 
ಮುದುಕಿ ಎಳೆಯವಳಾಗಿ, ಮಾಸು ವಿಕಂಚೆಳೆಯಾಗಿ, ಸವೆದ ಮೈ ತುಂಬಿ 
(ಹೊಂಗಳು. 30-9). ೩, ಭ್ರೂಣವನ್ನು ಆವರಿಸಿರುವ ಪೊರೆ ; ಕಸ; 
ಜರಾಯು: “ಗರ್ಭಾಶಯಃ. ಜರಾಯು; ಕಲಲಃ ಉಲ್ವಂ, ಈ ೪ 
ಗರ್ಭವು ಮುಸುಕಿಕೊಂಡಿದ್ದ ಮಾಸಿನ ಪೆಸರು” (ನಾಂ. 009) ; ಆಗಸೆ 
ಪೆಸಜವರೆ , . . ಬಳ್ಳಿ ಸೊರೆಯೆಂಬಿವನಿಕ್ಕುಗೆ ಪಾಲೊರ್ಳ ಮೇಣ" ಮದ್ಯ 
ದೊಳೆ ಗೋಕುಲಂ ಮಾಸನಿಕ್ಕುಗುಂ ತತ್ಯ ಣದಿಂ (ರೋಕೋಶ. ೯-೦೪೦) : 
ಕೂಸು ಬಲಿಯುವುದಕ್ಕೆ ಮೊದಲೆ ಮಾಸ ಹೆಟ್‌ದು ಕೂಸ ಕೊಂದು (ಸಳವ, 
೫1:10೭-0088) ; ಶಿಶುವು ಜನಿಸಿದ ನಂತರ ಮಾಸು ಸಂಪೂರ್ಣವಾಗಿ ಬಿದ್ದು 
ಹೋಗಬೇಕು (0೫4. ೩): ೪. (ಅಲಂ) ದೋಷ; ಪಾಪ: ಮನದಲ್ಲಿ 
ಮಾಸಿರಲು  ಮಹಿಮರೆನೆ ನೀರ್ಮುಳುಗಿ ಮರೆನಜಿವ ಮಾನಿಸರು 
ಹಲವರಿಹರು (ಕು69". ೦೩೬-೨೭೪): 

[ಇಮಾಸ್ಮು./ತಮಿ. ಮಲ. ಮಾಚು, ಮುಚ್ಚು; ತುಳು. ಮಾಸು; 

ಕೊಡ. ಮಾಚಿ; ತೆಲು. ಕುಣ. ಮಾಸಿ; ಗೊಂಡಿ. ಕೋತ. ಮಾಜ] 

ಮಾಸ್ತು (ನಾ). ಬಾಡು; ಅಡಗು; ಮಾಂಸ: ನೆತ್ತರ ಮಾಸೆಲ್ಯು 
ತೊವಲ್‌ ಪತ್ತಿದೊಡಂಬಿದು (೪4ರ. ೧) ; ಮೈಯಾಗ ಮಾಸಿಲ್ಲ 
ದಿದ್ದೆರೇನಾತ, ಕೈಯಾಗ ಕಾಸಿಲ್ಲೇನ? (540. 1, ೨68); ಇನ್ನೂ ತಲೀ 
ಮ್ಯಾಲಿನ ಮಾಸ ಆರಿಲ್ಲ ನಿನಗ (ಅತ್ತ ರ. ೩). 

["-ಮರಾ, ಮಾಸ್‌. / ಸಂ. ಮಾಂಸೆ] 

ಮಾಸುಚೀಲ. (ನಾ). ಗರ್ಭದಲ್ಲಿ ಮಗು ಬೆಳೆಯುವ ಚೀಲ; ಭ್ರೂಣದ 
ಹೊರಪೊರೆ : '"ಗರ್ಭಾಶಯಃ, ಜರಾಯುಭ--೨ ಬಸುರೊಳೆಗೆ ಸುತ್ತಿ 
ಕೊಂಡಿರುವ ಮಾವಿಚೀಲವ ಹೆಸರು . - . ಮಾಸುಚೀಲಕ್ಕೆ ಹೆಸರುಗಳೆಂತಲೂ 
ಕೆಲಕೆಲವರು ಪೇಳುವರು'' (ಸದ್ಕಾಂತಿ- ೦೭೪). ಕ 


[ಮಾಸು 4. ಚೀಲ] 


೭೧೧೪ 


5 


10| ಮಾಸೇಸ (ನಾ). ಮಹಾಶೇಷ; ಆದಿಶೇಷ : 


20 


ಮಾಸ್ತರು 


ಮಾಸುತ (ನಾ). ಲಕ್ಷ್ಮಿಯ ಮಗ: ಮನ್ಮಥ: ಚಿತ್ತ ಜನ ಮಾಸಾಳ್ಳೊ 
* ಕಂದರ್ಪ ರಚಿಸಿದ ಸೂತ್ರವೋ ಮಾಸುತನ ದಳವೆನಲಿತ್ತೆಅದಿ 

ಗಣಿಕಾನಿಕರೆ ಮೆಜಗಿದುದು ವಿಳಾಸದಲ್ಲಿ (ಕರಂತ. ೦೭೭೩), [ಸಂ.] 

ಮಾಸೆವಾನಿ (ನಾ). ಒಂದು ಊರಿನ ಹೆಸರು; ಸೀಮಾನ್ತರಮ್‌ 
ಪಡೆಯಮಿರ್ಪ್ಪಂತುಗಣ್ಣುಗಂ ಮಾಸೆವಾನಿ ಸೀಮೆ ಮೂಡಾಯ್ತೊಟಿಎ 
(os. v (8). ಕೃಷ್ಣನ. ೦003-೭8; 890) [3 

ಮಾಸೇನ (ನಾ). ಒಬ್ಬಾತನ ಹೆಸರು : ಶ್ರೀ ಮಾಸೇನರ್ಪ್ಪರಮಪ್ರಭಾವ 
ರಿಷಿಯರ್ಕ್ಯಲ್ಜಪ್ಪಿನಾ ವೆಟ್ಟರುಳ್ಳಿ ,« ಸಂಗಂಗಳ ಪಚ್ಚ ಸಿದ್ಧಸಮಯನ್ತೆ, 
ಪ್ಪಾದೆ ನೋನ್ನು (ಏಕ. 23, 3೭-0; 709). [ಮ್ಮಾ 4 ಸೇನ್ಯ ] 

ಮೇಣೊರ್ಮೆ ಕೀಟಸಳೆಗೆ 
ಪಾಟ್‌ಯಿಡುತೆ ಪಾಯು ಮಾಸೇಸನ ಬಂಡಾರಮನಪಹರಿಸಿ (ಕಮ್ಮೃತ. 
೨0). [5 ಸಂ. ಮಹಾಶೇಷ ] 

ಮಾಸೋಪವಾಸ್ಯ(ಗು).೧. ಒಂದು ತಿಂಗಳವರೆಗೆ ಉಪಪಾಸವ್ರತವನ್ನು 
ಆಚರಿಸುವ; ಮಾನೋಪವಾಸರವಿಚಂದ್ರಸಿದ್ಧಾನ್ತಿಗಳು. - . ಮಾಘನಂದಿ 
ಸಿದ್ಧಾಂದ್ತಿಚೆಕ್ರವರ್ತೀಗಳೆ ಶ್ರೀಪಾದಪದ್ಮಂಗಳಿಗೆ ಧಾರಾಪೂರ್ವಕಂ ಮಾಡಿ 
ಕೊಟ್ಟರು (೪. 117 (೫), ಇಗೂ. ೩೦-೨೪; ಸು- 198ರ ಕತ) (ನಾ). 
೨. ಒಂದು ತಿಂಗಳವರೆಗೆ ಮಾಡುವ ಉಪವಾಸವ್ರತ : 
ಮಾಸೋಶಪವಂಸದೊಳಿರ್ದು ಪಾರಣೆಯೊಳ್‌ ಚರಿಗೆಗೆ ವಂದ ಧೃತಿಕರಣ 
ಮುನೀಂದ್ರರಂ ನಿಜ್‌ಸಿ (ಯತಿ. ೪-೪೩5). [ಸಂ.] 

ಮಾಸ್ಟರು, ಮಾಸ್ತರ, ಮಾಸ್ತರು. ಮೇಷ್ಟರು, ಮೇಷ್ಟು (ನಾ). 
ಉಪಾಧ್ಯಾಯ: ಅಧ್ಯಾಪಕ : ಮಾಸ್ಟರುಗಳಿಗೆ ಮನೆ ಕಟ್ಟಿಕೊಡಲೂ 
ತರುದೂದು ಮಾಡಿದ್ದರು. (ಹುಟ್ಮಹ. ೭). ಮಾಸ್ತರ: ಅಂದು 
ಮಾಸ್ತರರು ರಾತ್ರಿ ಘಂಟೆ ಹತ್ತಾದರೂ ಮನೆಗೆ ಬಂದಿರಲಿಲ್ಲ (11660. ೫); 
ಹೊನ್ನಪ್ಪಮಾಸ್ತರರು . ಸಿದ್ಧರಾಗುತ್ತಲಿದ್ದರು. (ಕ್ರ. ಖ. 
ಮಾಸ್ತರು : ' ಅವರೊಬ್ಬ ಪ್ರಾಥಮಿಕಶಾಲೆಯ ಮಾಸ್ತರು (6). 
ಮೇಷ್ಟರು : ಶಾಲೆಯ ಮೇಷ್ಟರು ತುಂಟ ವಿದ್ಯಾರ್ಥಿಯನೆಂದರು. . . 
ಹೋಗು ಹೆಡ್ಮಾಸ್ಟರ ಬಳಿಗೆ (ತಕ. ೨೦-೪೨): ಅದನ್ನು ಓದುವ ಕೆಲಸ 
ಆ ಊರಿನ ಮೇಷ್ಟರಿಗೆ ಸೇರಿದ್ದು (ಯೋರಪು- ೭೭). ಮೇಷ್ಟ್ರು ಆ 
ಮೇಷ್ಟ್ರೇ ಸುಣ್ಣವನ್ನು ತನ್ನ ವೆಚ್ಚದಿಂದ ಹೊಡೆಸಬೇಕು (ಮಹ್ಯಗ. 03); 
ಮೇಷ್ಟ್ರುಗಳು ಕಾಟ ಕೊಡಲು ಈಗಾಗಲೇ ಮುರು. ಮಾಡಿರುತ್ತಾರೆ 
(ಕೂರಸು, ೩8). [+ %o. waster] 

ಮಾಸ್ತರ * ಮಾಸ್ಟರು ' ನೋ. 

ಮಾಸ್ತರಣಿ "ಮಾಸ್ತರಿಣಿ' ನೋ. 

ಮಾಸ್ತರತಿ (ನಾ). - ಮಾಸ್ತರಿಣಿ : ಸಣ್ಣಸಣ್ಣ ಹುಡುಗೆಯರು 
ಮಾಸ್ತರತಿಯ ಆಶ್ರಯದಲ್ಲಿ ಬಿದ್ಮುಕೊಂಡದ್ದರು (483. 950); ಗಂಡನ್ನ 
ಬಿಟ್ಟು ಓಡಿ ಬಂದು ಇಲ್ಲಿ ಗರತಿಯಾಗಿ ಮಾಸ್ತರತಿ' ಅಗ್ಗಾಳೀನು ? 
(644. ೨). 1 ಮಾಸ್ತರ (೬ ಮುಸ್ಟರು) 1. ತಿ (ಎ —ಇತ್ತಿ)] 

ಮಾಸ್ತರಿಕೆ (ನಾ). ಮೇಷ್ಟರ ಕೆಲಸ; ಉಪಾಧ್ಯಾಯ ವೃತ್ತಿ: ಹೆಂಡತಿಗೆ 
ಮಾಸ್ತರಿಕೆ ನೌಕರಿ ಬೇರೆ ಹಚ್ಚಿದ್ದಾಯಿತು (೧೩8: ovr). 

[ ಮಾಸ್ತರ (ಆ ಮಾಸ್ಟರ) 4 - ಇಕಿ] 

ಮಾಸ್ತರಿಣಿ, ಮಾಸ್ತರಣಿ (ನಾ). ಉಪಾಧ್ಯಾಯಿನಿ; ಅಧ್ಯಾಪಕಿ : ನಿನ್ನ 
ಜೊತೆಗೆ ನಾನಿರುವೆ ಎಂದು ಮಾಸ್ತರಿಣಿ 'ಹಿಂದುಳಿದರು (ತಕ್ಕ. 62) ; 
ದತ್ತೂನ ಮಕ್ಕಳ ಮೊದಲ ಮಾಸ್ತರಿಣಿಯೂ ನಾನೇ ಆದೆ (ಸತತ. ೨೦೪). 
ಮಾಸ್ತರಣಿ : ಅವರ ಮಾಸ್ತೆರಣಿ ಆವಳು (ಕುೂಕೆರಾ- 0), 

[೮ ಮಾಸ್ಟರು] 
ಮಾಸ್ತರು “ಮಾಸ್ಟರು' ನೋ. 


ಮಾಸ್ತಿ 


ಮಾಸ್ತಿ "ಮಾಸತಿ' ನೋ. 

ಮಾಸ್ತಿಕಲ್‌ "ಮರಾಸತಿಕಲ್ಲು' ನೋ. 

ಮಾಸ್ತಿಕಲ್ಲು "ಮಾಸತಿಕಲ್ಲು' ನೋ. 

ಮಾಸ್ತಿಗಲ್ಲು 'ಮಾಸತಿಕಲ್ಲು' ನೋ. 

ಮಾಸ್ತಿಗುಡಿ (ನಾ)- ಮಾಸ್ತಿಕಲ್ಲು ಇರುವ ದೇವಸ್ಥಾನ; ಮಹಾಸತಿಯ 
ಹೆಸರಿನಲ್ಲಿ ಕಟ್ಟಿದ ಗುಡಿ: ಹುಬ್ಬಳ್ಳಿಯಿಂದೆ' ಕಾರವಾರಕ್ಕೆ ಹೋಗುವ 
ಮಾರ್ಗಮಧ್ಯದಲ್ಲಿ ಸುಪ್ರಸಿದ್ಧವಾದ ಮಾಸ್ತಿಗುಡಿಯಿದೆ (೪೫೪. ೩೦೮ - 

[ಮಾಸ್ತಿ (ಇ ಮಾಸತಿ) 3. ಗುಡ್ಡಿ] 

ಮಾಸ್ತಿಬೀಳು (ನಾ). ಸ್ತ್ರೀಯು ಸತ್ತ್ವ ಗಂಡನೊಡನೆ ಚಿತೆಯೇರುತ್ತಿದ್ದ 
ಜಾಗ,- 'ಮಹಾಸತಿಯಾಗುತ್ತಿದ್ದ ಸ್ಥಳ; ಬಹುಕಾಲದ ಹಿಂದೆ ಆ 
ಸ್ಮಳೆದಲ್ಲಿ ಮಹಿಳೆಯರು ಸತಿಯನ್ನು ಆಚರಿಸುತ್ತಿದ್ದರಂತೆ. ಅದಕ್ಕಾಗಿ ಆ 
ಸ್ಥಳವನ್ನು ಸ್ನ ಮಹಾಸತಿಬೀಳು ಅಥವಾ ಮಾಸ್ತಿಬೀಳು ಎಂದು" ಕರೆಯು 
ತ್ತಿದ್ದ! ಶು: (ಹಂತಿಪೂ, ೦೫೩). [ಮಾಸ್ತಿ(< ಮಾಸಶಿ) 2-ಬೀಳ್ಕೆ (-ಆ ಬೀಡ್ಯು)] 

ಮಾಸ್ಟಾರ (ನಾ). ಒಳ್ಳೆಯ ಸವಾರ; ಶ್ರೇಷ್ಠನಾದ ಅಶ್ವುರೋಹಿ : 
ಗರವಟಿಗರ. ಕೊಲ್ಲಾಯ್ತರ ನುಡಿಗಾಅರ ಮಾಸ್ಟಾರರ ಸಂದಣಿ ಸಲೆ 
ಸೊಗಯಿಸಿತಾಗ (£ಡುಣಾ- ೦೨-0). [ಮ್ಮಾ ಸ್ವಾರ (ನ ಸವಾರ)] 

ಮಾಹಜ್ಜನ (ನಾ). ಊರಿನ ಪಂಚರು ; ಮಹಾಜನ : ಅಲನ ತೊಟು 
ಇಸ್ಮಿಸಿ ಬಿಟ್ನಾನ್‌ ಮಾಹಜ್ಮನಮೊಸೆದು ಕೊಟ್ಟಿ ಕಬಿನಿ ಅಯ್ಲೊಳ (೩೪: x 
(3), ಮುಳಶಾ- ೦೫೬-೭೬; 8ನೆಯ ತತ). [ನ ಮಹಾಜನೆ] 

ಮಾಹತ್ತರ (ನಾ). ಮುಖಂಡ ; ಮುಖ್ಯಾಧಿಕಾರಿ ; ಬಂದ ಮಾಹತ್ತರಂ 
ಗುತ್ತರಂಗೊಟ್ಟು 'ದಾನಸನ್ಮಾನಂಗಳಿಂ ಸಂತೋಷಂಬಡಿಸಿ 
೩), [5 ಸಂ. ಮಹತ್ತರ] 

ಮಾಹತ್ತು 'ಮಹಂತು' ನೋ: 

ಮಾಹಳ "ಮಹಳ" ನೋ, 

ಮಾಹಾತ್ಮ್ಯ (ನಾ). ೧. ಹಿರಿಮೆ; ಮಹಿಮೆ: .ಜನಿತಪ್ರಗಲ್ಬದೊಳ್‌ 
ಮಾಂತನದೊಳ್‌ ಮಾಹಾತ್ಮ ದೊಳ್‌ . . , ಶ್ರೀಶಂ ಘನಂ (10೫. ೩-80); 
ಶ್ರೀಮತ್ಕಾರ್ಯೆಯುಂ  ಸಮ್ಯಕ್ತ್ಯಮಾಹಾತ್ಮ ನಿಂ ಸ್ರೀರೂವಮಂ 

ಪತ್ತುವಿಟ್ಟು - . . ದಿವಿಜನಾದಂ (6ರಕ್ರಿ- ೩.೭೦ ನ); ನಿನ್ನ ಮಾಹಾತ್ಮ್ಯವು 


(ಶರಾ. 


ಏಸ್ತಾರವಾದ ದ್ಕುಲೋಕಕ್ಕಿಂತಲೂ ಅಧಿಕವಾಗಿ ಬೆಳೆದಿದೆ (ುಳ್ಕಾರ. ೫). 

ಪಿ. ಹಿರಿಮೆಯುಳ್ಳವನು ; ಮಹಿಮಾಶಾಲಿ : ನೀನೆಂದ ಮಾತ ಬಾಹಿರ 

ಮಾಡಬಾರದು ಕರೆಸೆಂದನು ಮಾಹಾತ್ಮ್ಮ್ಯನಲ್ಪಕೋಪಿಗನು (664. ೩೩-೦೩). 
[ಸಂ,] 


೭೧೧೫ 


೩೩ 


ಮಾಹಿ (ನಾ). ಕೋಣ ಅಥವಾ ಎಮ್ಮೆ ; ದನುಜನಿಕಾಯ ತಂತವಂಗಂದು | 


ಖುಳಪಂಗುಬ್ಬುವಾತಿಂ ನಿಂದು ಮಾಹಿಗೆ ಮುಗ್ಗನಿಟ್ಟಿಂತಾ ಮಹಾನಭಗೆ 
ಇಂಥನಮದಿತ್ತಂತೆ |ರುದ್ರಗೆ: ಕಂದೆರಪುಗೊಟ್ಟಂತೆ ಕೋಪಪುರಂದ್ರಿಯನು' 
ಕಾಣಿಕೆಯನಿತ್ತರು ಬೆದರೆ ಸುರಕಟಕ (ಕಂರಕಾ. ೪೦-3). 

[; ಇದು "ಮಾಹಿಷ (ಪಿ)' ಎಂಬುದರ ಸಂಕ್ಷಿಪ್ತರೂಪವಿರಬಹುದೆ ?] 

ಮಾಹಿತಿ (ನಾ). ೧. ಅರಿವು ; ತಿಳಿವಳಿಕೆ; ಕೆಲಸದ ಮಾಹಿತಿಯನ್ನು 

ಕೆಲವೇ ಮಾತುಗಳಲ್ಲಿ ಮಾಡಿಕೊಟ್ಟಿದ್ದರು (ಪತ್ಸಲ್ಮ. 0೫%) ; ಮಾಹಿತಿ 
ಸಾಲದೆ ಕೆಲಸವು ಮುಗಿಯದೆ ಬಹು ಪೇಚಿಗೀಡಾದೆ (ಇತತ: ೩೩-೩೦), 
ಪಿ. ವಿವರಣೆ : ಕಾಗದದಲ್ಲಿ ಅಳಿಯನನ್ನು ಕುರಿತು ಇದ್ದ ಮಾಹಿತಿಯನ್ನು 
ಹೆಂಡತಿಗೆ ಕೃಷ್ಣಪ್ಪನವರು ತಿಳಿಸಲಿಲ್ಲ (೨೫%, ೪೨); ಹೆಚ್ಚಿನ ಮಾಹಿತಿ ಅದ 
ನಿಂದ ದೊರೆಯಲಿಲ್ಲ (ಕಂಣಶು. ೦೨೯). 

ಮಾಹಿತಿ ಕೊಡು ಎವಿವರಣೆ ನೀಡು; ಸೆಮಾಚಾರ ತಿಳಿಸು : ಆ 
ಹುಡುಗಿ , , , ನಮ್ಮ ಮೇಲೇ ತಿರುಗಿ ಬಿದ್ದಳು ಹೊರತು ಏನೂ ಮಾಹಿತಿ 
ಕೊಡಲಿಲ್ಲ (ಬೂರಖ. ೨೩೦), 


40 


ಮಾಹೇಂದ್ರಿ 


[.-ಅರ. ಮಾಹೀಯತ್‌ ; ಹಿಂ. ಮಾಹಿಯತ್‌ ; ಮರಾ. ಮಾಹಿತೀ] 

ಮಾಹಿಷ (ಗು): ಎಮ್ಮೆಯ : “ಮಾಹಿಷಕೃಂಗವದು ಗವಲಮಕ್ಕುಂ” 
(ಮಂಗಳಾ, ೦೩೬-೪೦). [ಸಂ.] ಚ 

ಮಾಹಿಷವಿಷಯ. (ನಾ). ಒಂದು ನಾಡಿನ ಹೆಸರು: ಶ್ರೀಮತಿ ಮಾಹಿಷ 
ವಿಷಯೇ ಕಾಂಚೆನಮುದುವೋಲ್‌ ಇತಿ ಪ್ರಸಿದ್ಧೇ ಗ್ರಾಮೇ (ಎ. Iv, 
೬೦-೨೦; 945)- [| 

ಮಾಹಿಷಿ (ನಾ). ಎಮ್ಮೆ : ಮಾಹಿಹೀಸಂತತಿ ವಿಪಿನಭವಂ ಕಣ್ಗಗುರ್ವಾಯ್ತು 
ಕಾರೊಳ್‌ (ತಂದ್ರಶ. ೪-೪6). [ಸಂ. ಮಾಹಿಷೀ] 

ಮಾಹಿಷಿಕ (ನಾ). ೧. ಎಮ್ಮೆ ಕಾಯುವವನು. ೨. ಹೆಂಡತಿಯ 
ವ್ಯಭಿಚಾರದಿಂದ ಹಣ ಗಳಿಸುವವನು : ಕುಲಮಹಿಷಿ ದುರ್ಮಾರ್ಗ 
ಮುಖದೊಳು ಗಳಿಸಿದರ್ಧವನುಂಡು ಕಾಲವ ಕಳೆವ ನಿರ್ಭಾಗ್ಯರು ಕಣಾ 


ಮಾಹಿಷಿಕರೆಂಬವರು (ಕುವಾಣ. ೪-೪೯); ವ್ಯಭಿಜಾರಿಯಾದ ಸ್ತ್ರೀಯನಂ 
ಅಂಗೀರರಿಸಿಕೊಂಡು ಇದ್ದವನು ಮಾಹಿಷಿಕನು (ಳಕು: ೨೦೩-3) 
೩. ದುಶ್ಮೀಲಿಯಾದ ಹೆಂಗಸಿನ ಉಪಪಶಿ. [ಸಂ.] 


ಮಾಹಿಷ್ಯ (ನಾ). ಕ್ಷತ್ರಿಯನಿಗೆ ವೈಶ್ಯಸ್ತ್ರೀಯಲ್ಲಿ ಹುಟ್ಟಿದವನು : 
“ಮಾಹಿಷ್ಯಃ . . ,' ವೈಶ್ಯಸ್ತ್ರೀಗೂ . , - ಕ್ಷತ್ರಿಯನಿಗೂ ಹುಟ್ಟಿದವನ 
ಪೆಸರು” (ಸಿಡ್ಕಾಂತಿ. ೩09): [ಸಂ.] 

ಮಾಹುತ "ಮಾವಂತ' ನೋ. 

ಮಾಹುರಿ, (ನಾ)- [ಸಂಗೀತ] ಒಂದು ರಾಗದ ಹೆಸರು; ಬಲಹಂಸರಾಗ, 
ನಂತರ ಮಾಹುರೀ, ದೇವಕ್ರಿಯಾ , , , ನಂತರ ಭಾಷಾಂಗ (ರಾಗೆಸಮೂಹ) 
ವನ್ನು ಹೇಳಲಾಗುವುದು (ತಳುಶ್ರ- ೦೩೦)- [ಸಂ, ಮಾಹುರೀ] 

ಮಾಹುರ್ಮಿ “ಮಾವಲಿ' ನೋ. 

ಮಾಹುಲಿ 'ಮಾವಲಿ' ನೋ. 

ಮಾಹೆ (ನಾ)- ತಿಂಗಳು; ಮಾಸ : ತಾರೀಖು ೫ ಮಾಹೆ ಮೆ ಸಂನ ೧೮೧೩ 
ಯಿಸದಿ (ಮೈಳ0- 03೯. 59-8೩ ; 2619); ಮಾಹೆಮಾಹೆಗೊ ಬಹಳ ಕ್ರಮ 
ವಾಗಿ ಸೇನಾಜನರುಗಳಿಗೆ ತಲಬಿನ ಬಟವಾಡೆಯಾಗುತ್ತಿತ್ತು (ನಂಹಾನಂ" 11 
0). 1 «ಪಾರ. ಮರಾ, ಮಾಹ, ಮಾಹೆ; ಹಿಂ. ಮಾಹ] 

ಮಾಹೆಯಾನಾ (ಅ). ಪ್ರತಿ ತಿಂಗಳೂ ; ವಕಾಸಮಾಸವೂ ; ಈ ಪೈಕಿ 
ಮೂರರಲ್ಲಿ ಎರಡು ಭಾಗ ನಗದಿಯಾಗಿ ಮಾಹೆಯಾನಾ ಬಟವಾಡೆಯಾಗುತ್ತ 
ಉಳಿದ ಒಂದು ಭಾಗವು --. - ಸಂದಾಯವಾಗುತ್ತಿತ್ತು (ಕುಪಾನಂ. 1. 64). 

[೯-ಪಾಠ. ಮಾಹಿಯಾನ್‌ ; ಹಿಂ. ಮಾಹಿಯಾನಾ ; ಮರಾ, ಮಾಹಾನ್‌] 

ಮಾಹೆವಾರಿ (ಗು)- ಪ್ರತಿ`ತಿಂಗಳ ; ವರಾಸಿಕ : ಮಾಹೆವಾರಿ ಜಮಾಖರ್ಚು 
ಲೆಕ್ಕದ ತಯಾರಿ ಮತ್ತು ಕಿಸ್ತು ವಸೂಲಿ (ಮುಶಾಶು 31, ೩6) ; ಕೊಟ್ಟಂತಾ 
ತಿಂಗಳಿನ ಸಂಬಳವು ಹಿಂದಿನ ತಿಂಗಳ . , . ಮಾಹೆವಾರಿ ಪಟ್ಟಿ ಶಾಲ್ಲಕಿಗೆ 
ಕಳುಹಿಸಿಕೊಟ್ಟ: ಹೊರತು ಮೆಂಜೂರ್ಮಾಡುವದಿಲ್ಲವು (ಗ್ರಾಮಾ7, ೩). 

[-ಪಾರ. ಮಾಹ್‌ವಾರ್‌ ; ಹಿಂ... ಮಾಹ್‌'ವಾರೀ , ಮರಾ. 

ಮಾಹೆವಾರೀ, ಮಾಹವಾರ್‌, ಮಾಹವಾರೀ] 

ಮಾಹೇಂದ್ರ (ಗು). ೧- ಇಂದ್ರನಿಗೆ ಸಂಬಂಧಿಸಿದ. ೨. ಪೂರ್ವದಿಕ್ಕಿಗೆ 
ಸೇರಿದ. (ನಾ)- ೩. ಇಂದ್ರಕೀಲಪರ್ವತ ; ಮಹೇಂದ್ರಗಿರಿ. [ಸಂ.] 

ಮಾಹೇಂದ್ರಕಲ್ಲ (ನಾ). [ಜೈನ] ಹದಿನಾರುಕಲ್ಪಗಳಲ್ಲಿ ನಾಲ್ಕನೆ 
ಯದು : ಸನ್ಮಸನವಿಧಾನದಂ ಪರಿತ್ಯಕ್ತಜೀವಿತನಾಗಿ ಮಾಹೇಂದ್ರ 
ಕಲ್ಪದೊಳಣಿಮಾದ್ಯಷ್ಟಗುಣೈಶ್ವರ್ಯೊೋಪೆ:ತನುಂ ಆಗಿ (ತ್ಯ 
೨-೦೯ ವ್ಯೂ ತವೆ ಸುಟ್ಟುಂ ಸೆಮೆಯಿಪುದಣಮಲ್ಲು ಸನತ್ಯುಮಾರವರಾಹೇಂದ್ರೆ 
ಕಲ್ಪಜನಿತಾಮರರಂ (ಮಲ್ಲಶ್ರ- ೧೩-೦೦೦)- [ಸಂ.] 

ಮಾಹೇಂದ್ರಿ (ನಾ). ೧. ಪೂರ್ವದಿಕ್ಕು. ೨. ಹಸು; ಆಕಳು. ೩. ಇಂದ್ರನ 
ಪತ್ನಿ: ಶಚೇದೇವಿ. ೪- ಸಪ್ತಮಾತೃಕೆಯನಲ್ಲಿ ಒಬ್ಬಳು : “'ಬ್ರಾ್ರಹ್ಮೀ 


ಮಾಹೇಯ 


» * - ಮಾಹೇಂದ್ರೀ, ಚಾಮುಂಡಾ ಈ ೭ . ಸಪ್ತಮಾತೃಕೆಯರ ಪೆಸರ್‌' 
(ಕಂಡಾ. 1-0೭), ೫. [ಸಂಗೀತ] ಸಪ್ತಸ್ವರಗಳ ಅಧಿದೇವತೆಗಳಲ್ಲಿ 
ಒಬ್ಬಳು ; ೬ ೬ ಮಾಹೇಂದ್ರಿ ಚುಮುಂಡಿಯವರೆಂಬವರೇ 
ಕ್ರಮದಿಂದಾ ಷಡ್ಡಾದಿ ಸ್ವರಾಧಿದೇವತಿಗಳು (ಏರೇ$. ೦೯೬). 

(ಸಂ. ಮಾಹೇಂದ್ರೀ] 

ಮಾಹೇಯ (ನಾ). ೧. ಭೂಮಿಯ ಪುತ್ರ. ೨. ನರಕಾಸುರ. 
೩. (ತ್ಯೊ ತ ಕುಜಗ್ರಹ : ದಿವಿಜೇಜ್ಯನುಮುಡುಪತಿಯುಂ ರವಿಯುಂ 
ಸತ್ತ ಕ್ವಗ್ರಹಂ , , , ಭಾನವನುಂ ಮಾಜೇಯನುಂ [ಶಾಕಾಂ: ಧರಣಿಜನು] 
ಶನಿ 'ತಮೋಗ್ರ ಹಮೆನಿಪರ (mas: 9-0) - [ಸಂ.] 

ಮಾಹೇಯಿ. (ನಾ): ಆಕಳು; ಹಸು: "'ಹೋಮಥೇನು ಮಾಹೇಯಿ 
ಯೆಂಬುದು?' (ಕರಾಡ. 13-004) [ಸಂ. ಮಾಹೇಯಾ] 

ಮಾಹೇಶ (ಗು). ಪರಮೇಶ್ವರನಿಗೆ ಸಂಬಂಧಿಸಿದ : 'ಮಾಹೇಶಮಂತ್ರ' 
ಪರಾ. [ಸೊ.] 

ಮಾಹೇಶಮಂತ್ರ (ನಾ)- ಪರಮೇಶ್ವರನು ಅಭಿಮಾನಿ ದೇವತೆ 
ಯಾಗಿರುವ ಮಂತ್ರ : ತನ್ನ ಚಿತ್ತದೊಳ್ಳಾಹೇಶಮಂತ್ರಮಂ ಸ್ಮರಿಸುತ್ತೆ 
(ಕೈಬಳಾ. ೨೦-೦೪) [ಸಂ.] 

ಮಾಹೇಶ್ವರ (ನಾ). ೧. [ವೀಶೈ] ಷಟ್ಟಿಲಗಳಲ್ಲಿ ಎರಡನೆಯ ಹಂತ 
ದಲ್ಲಿರುವ ಭಕ್ತ : ಮಾಹೇಶ್ವರನೆ: ತಂಬೆಸೆಯ್ಯಾ `ಪರಸ್ತ್ರೀ ಪರರರ್ಥದಾಸಿ 
ಬಿಡದನ್ನಕ್ಕ (ಸರ- 300); “ಿನಯೋಗದ ವಚನಾಮೃತವನು ಸದೃಸ್ತಿ 
ಯುಳ್ಳ ಮಾಹೇಶ್ವರನು ತನ್ನ ಶ್ರೋಶ್ರೆಮಂಖದಲ್ಲಿ ಕೇಳಿ , . - ಸಂತೋಷ 
ವನೆಯ್ದ ಬಲ್ಲಡೆ ಆ ಸುಖವು ಪರಿಣಾಮವನೊಡಗೂಡುವುದು (66. 
೨೦೩-೪೨೩). ವಿ. ಶಿವಭಕ್ತಿಪಂಥದ ಒಂದು ಪ್ರಭೇದ : ಪಾಶುಪತ, 
ಕಾಳಾಮುಖ, ಲಕುಲೀಶ, ಮಾಹೇಶ್ವರ, ಶೈವಸಿದ್ಧಾಂತ, ವೀರಶೈವ ಇವೇ 
ಮೊದಲಾದವು ಶಿವಭಕ್ತಿಪಂಥನ ಮುಖ್ಯಪ್ರಭೇದಗಳು (ಭಾರತ. 00.[ಸಂ.] 

ಮಾಹೇಶ್ವರಜ್ಜರ (ನಾ). ೧. ಶಿವನ ಪಣೆಗಣ್ಣಿನಿಂದುಂಟಾಗಬಹುದಾದ 
ತೀಕ್ಷ್ಣವಾದ ತಾಪ: ಹರಂ ಮಾಹೆ/ಶ್ವರಜ್ವರವನಟ್ಟಿದಂ ಹರಣದೊಳು 
ಹರವರಿಯ ಶಾಪಮಂ ಕಟ್ಟಿದೆಂ (8006, ೦೭-೦೦೫)- ವಿ: ಹಿಂದು 
ಬಗೆಯ ಜ್ವರ : ವಿಷ್ಣುಕ್ರಾಂತಿಸಮೂಲ, ಕೊತ್ತುಂಬರಿ . : , ಸಕ್ಕರೆ 
ಪ್ರತಿಪಾಕವಿಕ್ಕಿ ಕೊಡಲು ಮಾಹೇಶ್ವರಜ್ವರವು ಬಿಡುವುದು (ಕ್ಕೆ. 00೩). 
“ಮಹೇಶ್ವರಜ್ವರ'` ಪರಾ. [ಂ.] 

ಮಾಹೇಶ್ವರಸ್ಯಲ (ನಾ). [ವೀಶೈ] ಷಟ್ಟಲಗಳಲ್ಲಿ ಒಂದು : ಅಜ್‌ದೆನ 
ಅದೆಂಬನ್ನಕ್ಕ ಮಾಹೇಶ್ವರಸ್ಮಲ (ಶದಗೋ. ೨-೦೦೪)- [ಸಂ.] 

ಮಾಹೇಶ್ವರಿ (ನಾ). ೧. ಪಾರ್ವತಿ. ೨. ಸಪ್ತಮಾತೃಕೆಯರಲ್ಲಿ ಒಬ್ಬಳು: 
“ಬ್ರಾಹ್ಮೀ, ಮಾಹೇಶ್ವರಿ . ,, ಚಾಮುಂಡಾ - My ೭ ಸಪ್ತಮಾತೃಕಿಯರ 
ಪೆಸರ್‌” (ಶಂತಿಯು- ೪-೦೭)- ೩. [ಸೆ ಗೀತ] ಸಪ್ತಸ್ವರಗಳ ಅಧಿ 
ದೇವತೆಗಳಲ್ಲಿ ಒಬ್ಬಳು: ಬ್ರುಹ್ಮೀ ಮಾಹೇಶ್ವರಿ . , ಚಾಮ ಂಡಿಯವ 
ರೆಂಬವರೇ ಕ್ರಮದಿಂದಾ ಷಡ್ಮಾದಿ 'ಸ್ವರಾಧದೇವತೆಗಳು (ಏನೇಕ. ೦6೬), 

[ಸಂ. ಮಾಹೇಶ್ವರೀ] 

ಮಾಹೈಪ (ನಾ). ಕೋಣ : ಮೇಷದನು ಮಾರುತನ ಸಖ ಮಾಹೈಷದನು 
ರವಪತ್ರ ನೈಯತಿಯಾ ಸಮಂಜಸನಂನ ಚುಡಿಯ ಬಲಿಗೆ ಜೇಕಿದು 
ಪೋಷಿಸುವರೆನಲು (ನ್ನು. ೭-೫). ಐ ಇದು ಛಂದಸ್ಸಿಗಾಗಿ ಮಾಡಿ 
ಕೊಂಡಿರುವ ರೂಪ. [ಇ ಸಂ. ಮಾಷ] 

ಮಾಳ್ಕ, ಮೋಕ್ಕ್ಯ (ನಾ). ೧. ಗಂಡುಬೆಕ್ಕು ; 
ಮೋಳಂ ಪುಮ್ಮಾರ್ಜಾಳಮುಂ” (ಕಸು. 93-0೭). ಮೋಳ್ಕ: ೧. 
*ಮೋಳ; ಇ ಗಂಡುಬೆಕ್ಕು” (೫೫ಕ್ಕ- 3೬೨); ಒಂದು ಮಡಕೆ ನೊರೆ 
ಮಲಿಂಗೆ ಮೊಂಬತ್ತು ಮೋಳಂ ಗಡ (ಹಂತಕ: ೯೦-೩೬). 


ಬ್ರಾಹ್ಮಿ 


ಬಾವೆಗ: "ಮಾಳ 


ವಿ. (ಆಲಂ) | 


೭೧೧೬ 


ಮಾಳಂಗೊಳ್‌ 


ಕೊಬ್ಬಿ ರುವವನು ; ಗಡವ : 
(ಮೂರೆುರಾ, ೨೩೪). 
ಮಾಳ್ಕ, ಮಾಳ್ಕೆ. ಮೆಳ್ಳೆ. ಮೋಳ್ಕೆ (ನಾ). "a (ಎತ್ತರವಾದ) 
ಬಯಲುಪ್ರದೇಶ. - ಮೈದಾನ ;  ' “ಮಾಳವೆನೆ ಬಯಲ್‌” 
(108ರ. ೨೩); ಆದಮನುದ ಡೀ ಮಾನಸನಾಗದೆ. ಮಾಳದೊಳ್‌ ಮೋದ 
ದಾನುಡುವ ಸೀರೆಗಮೆನ್ನನದಿರ್ಪಿ ಬಾರದೆ ಪೋದೆಡೆಯೊಳೆ ತಡೆದಾನವ 
ನೆಂದವಂ (ಕುಕ. ೦-೦೨೪); ಮರುಸ್ಥಳಡೆ ಮಾಳದೊಳ್‌ ನಡುಪಗಲ್ವರು 
ಗ್ರೀಷ್ಮದೊಳ್‌ ಸುರುಳ್ವಿನೆಗಮಲಕಿ * ಹವರರ್ಗ ಜೋಂಪಮಿಮ್ಮಾವು 
ನಿರ್ಣುರಾಂಬು ಕೊಳ್ವವೊಲ್‌ (60ಶ್ರ- 0೩-0) ; ಗೌಡನು ಕೆರೆಯ ಆಚೆ 
ತೋಪಿನಲ್ಲಿ, ಅದರಾಚೆಯ ಮಾಳದಲ್ಲಿ ಸ್ವಲ್ಪ ಹೊತ್ತು ತಿರುಗಿ ಸುತ್ತ 
ನೋಡಿ ಊರ ಕಡೆಗೆ ಮರಳಿ ತಿರುಗಿದನು (ಸಕ. 1, ೩-೦೨). 
"ಗೋಮಾಳ್ಕ' ಪರಾ. ೨. (ಸಮುದ್ರದ ತಡಿಯಲ್ಲಿ) ಉಪ್ಪು 
ತಯಾರಿಸುವ ಸ್ನಳ- ಕಣ: ಬೇಸಗೆಯಲ್ಲಿ ಸಮುದ್ರದೆ ದಂಡೆಗೆ 
ಒಡ್ಡುಗಳನ್ನು ಹಾಕಿ ಚೌಕ ಮಾಳಗಳನ್ನು ಮಾಡಿ, ಅವುಗಳಲ್ಲಿ ಸಮುದ್ರ 
ಉಕ್ಕೇನಿದಾಗ ನೀರು ಕಟ್ಟುತ್ತಾರೆ (ಅಂಬ. 9-06), ಹಿ. ಒಬ್ಬಾತನ 
ಹೆಸರು: ಅಯ್ದುಗನುಂ ಮಾಳನುಂ ಮಾರಗನ್ನುಂ ನಾಗ x ೫ ೫ 
ಮುದ್ದನು ಒಡನೆ ಸಿದ್ಧಿಸಿದರ (ಏಕ. VI, ಶಿರೊ. ೨9-೬2 ಸು- 9709). 


ಕೊಬ್ಬಿದ್ದಾನೆ ಹ್ಯಾಗೆ, ನೋಡು ಮೋಳೆ! 
ಇಡ್ಕಾಲ' ಹ್ಯಾ 


'ಮಾಳಕ್ಕ', “ಮಾಳಬೈ' ಪರಾ. ಮಾಳ್ಳೆ ; ೨. ಹುದುಲಲ್ಲದ 
ಉಪ್ಪಿನ ಮುಳೆಗಳ ಹತ್ತಿರ ಮಹಾರಾಜರನ್ನು ಇಳಿಸುವ ವ್ಯವಸ್ಥೆಯನ್ನು 
ಮಾಡಲಾಗಿತ್ತು. (ಗ್ರಾ ನಾಡ... ೩೮೭)- ಮೆಳ್ಳೆ: ೨. ಈಗ 


ಯಾವತ್ತು ಉಪ್ಪಿನ ಮೆಳೆಗಳು ಹಾಳು ಬಿದ್ದೆವೆ. (va. ೨೯) ; 
ಇಲ್ಲಿ ೧೨೮ ಆಗರಗಳಲ್ಲಿ ಕೊಡಿ ೧೯೪೦೦ ಮೆಳೆಗಳಲ್ಲಿ ಉಪ್ಪು 
ಮಾಡುತ್ತಾರೆ (ಕಣಗೆ. ೩63). ಮೋಳ್ಕೆ ; ೧. [ಬೇ]ಎನ 
ಮೋಳಿಯ ಬೌಡಗೊಂಡನ ಗದೆ ಖ॥॥ ೦ (ಹಂ. 39, ೨೩೪೨೮ $ 1513); 
ಊರ ಸಮಾಪದ ಹಾಳು ಮೋಳೆಗಳಲ್ಲಿ ಉಸುಕು ಭೂಮಿಗಳಲ್ಲಿ ಸೆಜ್ಜಿಯು 
ವಿಶೇಷವಾಗಿ ಬೆಳೆಯುವದು (ಕೃಸಿಕ್ಟ. ೬೩೩. ೨. ಆ ಭೂಮಿಯ ಚತು 
ಸೀಮೆ ಮೂಡಲು ಹೆಬ್ಬುಣುಸೆಯ ಹಳ್ಳ ವುಪ್ಪಿನ ಮೋಳೆ ತಿಂಕಲು 
(3328: 1x-i, 69-8೬ ; 1220) ; ಅಲ್ಲಿಂದ ಬಡಗಲು ತಣ್ಮಸಹಳ್ಳಿಯ 
ಒಳಗೆರೆಯ ಉಪ್ಪಿನ ಮೋಳೆ (ಎ೪. x, ಮಂಡ್ಯ” ೦೦೫-೯೯ ; 2010) ; 
ಸ್ವಂತ ಮೋಳೆಯಲ್ಲಿ ಬೇಕಾದಷ್ಟು ಉಪ್ಪು ಬರುವುದು (ಅಥರ. ೧). 
೪. (ಉಪ್ಪೆಮಣ್ಣಿನ) ರಾಶಿ, — ಒಟ್ಟಿಲು: (೪). 
ಮಾಳಂಮಾಡು, ಮಾಳ ಮಾಡು ಎ (ಆಲಂ) 
ಮಾಳೆವನ ಕೋಂಟೆಯ ಕೊಂಡು ಕೂಡೆ" ಮಾಳಂ ಮಾಡುತ 
(ತೇರು: ೪-00) ; ಕ್ರೂರವಿಧಿಯು ಬಾಳುಗೆಡಿಸಿ . ., ಮನೆಯ 
ಮುರಿದು ಮಾಳ ಮಾಡಿತು (ಆರ್ಯಕೆ. 000). ಮಾಳೆ ಕಟ್ಟು (ಯಾವು 
ದಾದರೊಂದರ ಸ್ಮಾರಕವಾಗಿ) ಬಯಲುಜಾಗದಲ್ಲಿ ಕಟ್ಟೆಯನ್ನು 


ಕಟ್ಟು : ಗುಂಡು ಇಟ್ಟ ಸ್ಪಿ ಜಾಗದಲ್ಲಿ ಮಾಳ ಕಟ್ಟಿದುಥಾದ್ದು. 'ಜೀರೆಗೌದ 


ಹಾಳುಮಾಡು ; 


ಸತ್ತ ಜಾಗಾ ಸಹಾ ತೋರಿಸಿ (ಕಟತ್ರ. 6). ಮಾಳವಾಗು ಎ 
(ಆಲಂ) ಹಾಳಾಗು; ಕೆಡು: ಮನೆ ಮಾಳವಾಯಿತ್ತು ಹೊಲ 
ಬೆಳೆಗೆಟ್ಟಿತ್ತು ಭಕ್ತೆ ಭವಿಯಾದ (445. 11, ೩೫೩-೦೮೩೪): 
[ದೇ.॥ ಕೊಡ. ಮಾಳ. / ಮರಾ. ಮಾಳ] 
ಮಾಳ್ಕ 'ಮಹಳೆ' ನೋ. 
ಮಾಳ್ಮ 'ಮಾಲ' ನೋ. 
ಮಾಳಂಗೊಳ್‌ (ಕ್ರ)- ಬಯಲಿಗೆ ಬೀಳು; ದಿಕ್ಕಾಪಾಲಾಗು: ಆ 


ಪಾರ್ವಂ ಭೆಯಂಗೊಂಡಾಡಂ ಶ್ವಾನನೆಂದೀಡಾಡಿ ಮಾಳಂ 
ಗೊಂಡೋಡಿದೆಂ (ಕತತ. ೦6-೨)- [ಮೊಳ್ಮ 4 ಕೊಳ್ಳ] 


ಮಾಳಕ್ಕ 


ಮಾಳಕ್ಕ (ನಾ). ಒಬ್ಬಾಕೆಯ ಹೆಸರು : ತುರಾಮ್ಮಸ ಪೆಣ್ಣತಿ ಮಾಳಕ್ಕ 

ಅಕ್ಕಣಬ್ಬೆ ಬೋಯಿಶಿ ಕೋಟೆಯಮ್ಮನಕ್ಕಂ (ಅಂ. ೦೪೨೪, ೭೯-೩ 864). 
[ಮಾಳ್ಯ + ಅಕ್ಕ] 

ಮಾಳಜಿಗೆ (ನು). ಒಂದು ಬಗೆಯ ಆಯುಧ : ತೊಳಗುವ ಬಾಳೆ 
ತಬಿತ್ತ್ವಬಪ ಕಕ್ಕದೆ. . . ಅಗುರ್ವಿಸುವಾವುತಿ ಪೂಸಿದಂತಿರಿಟ್ಟಳಮಮರ್ದಿರ್ದ 
ಮಾಳಜಿಗೆ ಪಕ್ಕರೆಯಿಕ್ಕಿದ ಚಾಯಿಲಂ ಭಯಂಗೊಳಿಸೆ (ತಾಶೂಾ- ೦೦-೭ಬಿ- 

[1] 

ಮಾಳತಿ "ಮಾಲತಿ" ನೋ- 

ಮಾಳಪಕ್ಷ `ಮಹಳಪಕ್ಷ' ನೋ. 

ಮಾಳಬೆ 'ಮಾಳಬ್ಬ'.ನೋ- 

ಮಾಳಬೆಕ್ಕು. ಮೋಳಬೆಕ್ಕು (ನಾ)- ಗಂಡುಬೆಕ್ಕು ; ಬಾವುಗ;: ಆ 
ಆವರಣದಲ್ಲಿ ಗೂಬೆ: ಕಾಡುಪಾರಿವಾಳ, ಬಾವಲಿ, ಮಾಳಬೆಕ್ಕು - ಇವು 
ನಮ್ಮ ಬಂಧುವರ್ಗವಾಗಿಟ್ಟುವು, (ಯರ ow). ಮೋಲಚೆಕ್ಕು : 
ಬಾವಲಿಗಳು ಹೊರಬಿದ್ದ ಒಂದೆರಡು ಕ್ಷಣಗಳಲ್ಲಿ ಅಲ್ಲಿನ ಮೋಳೆಬೆರ್ಕುಗಳು 
ಹೊರಬೀಳುತ್ತವೆ (161- ೬) $ ಬೆಳೆಗೂ ಕಡೆದ ಬೆಣ್ಣೆ ಮೋಳಬೆಕ್ಕಿನ 
ಪಾಲಾಯಿತು (ಗಾದ) [ ಮಾಲೆ * ಬೆಕ್ಕು (ಎಜೆಕುಗ) ] 

ಮಾಳಬ್ಬೆ, ಮಾಳಬೆ (ನಾ). ೧. ಒಬ್ಬಾಕೆಯ ಹೆಸರು : ಶ್ರೀಮದ್ದೇವ 
ಣನ್ನಿಭಟ್ಟಾರಕರ ಗುಡ್ಡಿ ಮಾಳಬೈ ಕಡಸತವಾದಿಯ ತೀರ್ತ್ವದ ... 
ಬಸದಿಗೆ ಕೊಟ್ಟಳ್‌ (೪ 31 (82. ೫೦೦; 1). ಮಾಳೆಚೆ; 
೨. ಒಂದು ಕ್ಷುದ್ರದೇವತೆಯ ಹೆಸರು: ಕಾಳಿ ಕೊಳ್ಳೆಆಕಿಯಪಂ 
ಮುಲ್‌ದಿಕ್ಕುಗೆ . . - ಮಾಳಬೆ [ಕಾ೫- ಟೆ]ಗಿಂದು ಮೊಗಮಾರನೆತ್ತುವೆಂ 
(6(05- ೨-00೬) ; ಟಕ್ಕಿಪನಂ ತುಟಿ ಮೇಗುದೋರ್ಪನಂ ವರಾಳಬೆ 
[ಶಾಕಾಂ, BINS (ots: 3-002). [ಮಾಳ್ವ - ಅಬ್ಬೈ] 

ಮಾಳಯ “ಮಹಳ ' ನೋ. 

ಮಾಳವ. (ನಾ. ೧. ಒಂದು ವೇಶ ಮತ್ತು ಆ ದೇಶದ 
ಜನರ ಭಾಷೆ: ಯತ್ತಾದಾನತಿಮಾತಮೇಕಶರಣಾನಾಲೋಕ್ಯ್ಕಲಕ್ಷ್ಮೀ 
ಧಿಯಾ ದೊರಾನ್ಮಾಳೆದನಾಯಕೋನಯಪರೋ ಯತ್ರಾಣ ಬದ್ಧಾ; ಸಾಲೀ 
(೩ಕ- um (R). ತಂತಿತ- ೨೬೮-೩೫; 508); ಕರ್ಣಾಟುಂಧ್ರ ದ್ರವಿಡ ಮರಾಟ 
ಲಾಟಿ ಮಾಳವ ... . ತೌಳವಾದಿ ದೇಶಭಾಷೆಗಳ ಪುಟ್ಟುವುವೆಲ್ಲಂ 
ಸರ್ವವಿಷಯಭಾಷಾಜಾತಿಗಳಕ್ಕುಂ (ಉರೋಂಡಿ ೦-೪೩ 2); ಅಂಗ ವಂಗ 
ಕಳಿಂಗ ಕೊಂಗ ಮಾಳವ , , . ತುರುಷ್ಕ ಮರುಪ್ರಭೃತಿಭೂಪಾಲಕರಿಂ 
ಭಯಾನಕರಸೆಮುಂ . . .  ನೆಗಭಿಂತ್ರುಮಿರೆಯಿರೆ (ಜಗವ. ೨-೬೯ವ) - 
೨. [ಸಂಗೀತ] ಒಂದು ರಾಗದ ಹೆಸರು : ಮಾಳವ ಗೌಳೆ ಬಂಗಾಳ 
ಗೂರ್ಜರಿ ಕರ್ನಾಟ ಕಾಂಭೋಜಿ ಕೇಶಾರಂಗಳ್‌ ದೇಶಿಯವಾಗಿವೆ (ಶಬ್ಮಾರ, 
೨-೪೦ ನ) ; ಮಾಳವಮಾ ಶ್ರೀರುಗಂ ಸುಳಗಮುರು ನಾಟಿ ಶಂಕರಾಭರಣಂ 
(ವೃತಃ. 00-00). ೩, [ಕಾಮಶಾ] ಮದನ, ಚಿತ್ರಕ. ದಮನ ಮತ್ತು 
ಮಾಳವ ಎಂಬ ಪುರುಷರ ನಾಲ್ಕು ಬಗೆಗಳಲ್ಲಿ ಒಂದು : ಅನುರಕ್ತ 
ಭಾವದಿಂ ಪದ್ಮಿನಿ ಮೊದಲಾಗಿರ್ಷ ನಾಲ್ಕುಜಾತಿ ಸ್ತ್ರೀಯರ್ಗಿನಿಯರ್‌ 
ದರ್ತಿಪೆರಿಂತು ಮದನ ಚಿತ್ರಕ ದಮ[ನೆ ಮಾಳ]ವಾಖ್ಯರೆನಿಪ್ತರ್‌ (ಈಕ್ಮಂ- 
3-0೧). [ಸಂ. ಮಾಲಪ] 

ಮಾಳವಕೌಶಿಕೆ (ನಾ). [ಸಂಗೀತ] ಒಂದು ರಾಗದ ಹೆಸರು : ಷಡ 
ಗಶ್ರಿಮ. ಮಾಳವಕಶಶಿಕೆಯೆಂಬಾಜು ಶುದ್ಧಜಾ ಶಿಯಿಂದದ 
ರಾಗೆಂಗಳೆು (ಏಿವೇಳ. 06೭). [ಸ9. ಮಾಲವಕ್‌ಶಿಕ] 

ಮಾಳವಗಾಳ " ಮಾಲವಗೌಲ ` ನೋ. 

ಮಾಳವಶ್ರೀ " ಮಾಲಪಶ್ರೀ' ನೋ. 

ಮಾಳವಿ (ಗು). ೧. ಮಾಳವದೇಶಕ್ಕೆ ಸಂಬಂಧಿಸಿದ. (ನಾ). ೨. 


೭೧೧೭ 


10 


40 


46 


ಮಾಳಿಗೆಮನೆ 


ಮಾಳವದೇಶದ ರಾಜಪುತ್ರಿ. ೩. ರಾಮಾಯಣದ ಭರತನ 
ಪತ್ನಿಯ ಹೆಸರು: ಬಳಸಿದರು ಬಳಿಕೆವನಿಜೆಯನೂರ್ಮಿಳೆ ಮಹಾ 
ಮಾಂಗಲ್ಯಕನ್ಶಾಕುಲಶಿರೊಮಣಿ ಮಾಳವಿ [ನಾಣಾ. ಮಾಂಡವಿ, ಮಾಳವ] 
ಶ್ರುತಕೀರ್ತಿಯೆಂಬವರು (ಕಣ. 0-08-3): ಆನತ್ತೆವಿರ್ಗೆಜಗಿ ಪರಕೆ 
ಗೊಂಡೆನಿಲ್ಲ ! 'ಮಾಾಳವಿಯರಂ ಬೆಸಗೊಂಡೆನಿಲ್ಲ! (ನಕ್ಕ. ೨೬-೨೭): 
೪. [ಸಂಗೀತ] ಒಂದು ರಾಗದ ಹೆಸರು ; ಪಡಾರೆ ಠಕ್ಕರಾಗ 
ಮಾಳವಿ ಹಿಂದೋಳಮೆಬೆಂಟಂ ಅಷ್ಟೆಸಾಧಾರಣದಿಂದುದ 
ರಾಗಂಗಳು (ನೇಕ: ೨೩೩); ದೇಶಿ ಗುಜ್ಮರಿ ಮಾಳವಿಯಾಹೇರಿ . , , 
ಒಲ್ಲು ಮುಡಿದ ಗರತಿ: ೩-೬೦)- [ಸಂ. ಮಾಲವೀ] 

ಮಾಳವಿಕ (ನು). ಒಂದು ಬಗೆಯ ಸಸ್ಯ; ತಿಗಡೆ : `* ಮಾಳವಿಕಮೆನೆ 
ತಿಗಡೆ ” (ಮುಂಗರಾ, 9೨-೩೪). [ಸಂ. ಮಾಲವಿಕಾ] 

ಮಾಳಎಗ (ನಾ). ಮಾಳವದೇಶಕ್ಕೆ ಸೇರಿದವನು: ವಿಜಯಂ . . - 
ಮಾಳವಿಗರಂ ಕೆಟಗಿವಿಗೆಯ್ಯಲೀಯದಾಟಂದಂ ನಿಜನುಮರಾಂಕಿತಸಾಯಕೆಂ 


ಗಳಿಂದೆಚ್ಚು ನಚ್ಚಂ ಕಿಡಿಸಿ (ಹಪಣ. ೬-3೯ ನ). [ಮಾಳವ +n] 

ಮಾಳಾಕಾರ ` ಮಾಲಾಕಾರ ” ನೋ. 

ಮಾಳಾವೃತ್ತ “ ಮಾಲುವೃತ್ತ ' ನೋ: 

ಮಾಳಿ, " ಮಾಲಿ 'ನೋ. 

ಮಾಳಿ (ನಾ)- ಸಂಭೋಗಕ್ಕೆ ಅಸಮರ್ಥಳಾದವಳು : (೪: [?) 

'ಮಾಳಿಂಗಿ (ನಾ). ಒಂದು ಸ್ಮಳದ ಹೆಸರು: ತೆಂಕಣವಳ್ಳಿಯ ಗುಡ್ಡರ 
ಪುಬ್ಬಾಮಿಗಂಗೆ ಮಾಳಿಂಗಿ ಸಮಿಗಿತ್ತಿಯಾಂಗೆ ಪುಟ್ಟಿದ ಶ್ರೀಮಾರಂ 
(ಎ. ೫119 ಶಿಕಾ. ೨೮೬-8 ; ಸು. 830). ₹?) 

ಮಾಳಿಗ (ನಂ). ಮೋಸಗಾರ ; ಕಪಟಿ: ಅನೃತಕ್ಕೆ- ಅಟಮಟಿಗಂ- 
ಮಾಳಿಗಂ- ಪುಸಿಗಂ (ಕನುದ- 0೭ ಕ್ರಯಹೀ)- [ಮಾಳ್ಮ(ಷಮಾಲ) -- ಇಗ] 

ಮಾಳಿಗ್ವೆ: ಮಾಣಿಗೆ (ನಾ)- ೧. ಮೇಲಿನ ಅಂತಸ್ತು; ಮಹಡಿ; 
ಉಪ್ಪರಿಗೆ, ; ಕೆಂಬ ಮಣಿದು ಮಾಳಿಗೆ ಉಳಿದು ಬೆಂಬಳಿವಿಡಿದೈವರು. 
ಮಂದಿ ತುಂಬುತ ಕೈಮಜ್‌ದರು ನೋಡಿರೇ 


ಕ6ವತಂ- 3೯೬-೦೩೦೦); 


ಮೇಲಣ ನೆಲೆಯ ಮಳಿಗೆಗೆ ಚಿತ್ರ್ಯಿಸು (965. a); 
ಮಾಳಿಗೆಯಿಂದ ಶೇವಕನೊಬ್ಬನು. ಇಳಿದು. . ಎ ಹೇಳಿದನು 
(ಹೊರರು- 0). ೨. ಉಪ್ಪರಿಗೆಯಿರುವ ಮನೆ; ಸೌಧ: ಮಳಿಗೆಯ 
ಮಾಳಿಗೆಯ ಮನಂಗೊಳಿಸುವ ನಾನಾಪ್ರಕಾರದಂಗಡಿಯುಂ - * - ಎಳಾಸ 
ಬಂದೆಂತು ನೋಟ್ಟಡಂ ರಮಣೇಯಂ (ಸುಕುಪಾ- ೯-೬೪); ಗುಡಿಸಿಲ್‌ 


ಚೆಲ್ವಿಗಿಯುಂ ಮಾಳಿಗೆಯಲ್ಲದು (ಛರ್ಮಾಮ್ಮ- 0೦7೦೩ ನ). ೩. ಮನೆಯ 
ಮೇಲನ ಮಣ್ಣಿನ ಹೊದಿಕೆ,-ಮಣ್ಣಿನ ಮೇಲ್ಭಾವಣಿ ; ಎಡೆಯ 
ಮಾಳಿಗೆಯ ಜಂತೆಯನುಚ್ಚಿ ಪಟುಮಾಡಿದರ್ಬೆಂಕಿಯಂ (49ರ. ದೇ. ೫೩-೭); 
ಲತೆಯ ಎಳಗುಡಿ ಮಾಳಿಗೆಗೆ ತೊಲೆಯೆ (ಕಂವ್ಮಾರೀ- ೩-9೪); ಬೆಳ್ಳಿಯ 
ಬಟ್ಟಲಿನೊಳಾ ಮುತ್ತುಗಳೆಂ ಇರಿಸಿ ಮಾಳಿಗೆ ಮೇಲೆ ಮಡಗಲೂ ಆಗಲೆ 
ಮಳೆಬಂದರೆ ಆ ಮುತ್ತಂ ನಾಗರತ್ನವೆಂದು. ತಿಳಿಯುವುದು (೫ೌಗಂಧಿ. 
೩೬೬-೦). ಮಾಣಿಗೆ: ೧. ಅದ್ಲಿಗೆ ಪೂರೈಸಿತ್ತು. ಅಂದು ಹೂವಳ್ಳಿಯ 
ಆ ಮಾಣಿಗೆ ಒಳಗೆ ನಡೆದಿದ್ದ ಅ ಮುಗ್ಧಘಟನೆ (ಮರನು ಆ); ಅವಳನ್ನು 
ಮುಣಿಗೆಗೆ: ಆಗ ತಾನೆ ಮಾಹದಿಂದ ತಿರುಗಿದ್ದ ಚಿನ್ನಮ್ಮನ ಬಂಗೆ 
ಕರೆದೊಯ್ದರು (ಕುಲಿ: ೪3). [ಆ ಸಂ. ಮಾಲಿಕಾ,/ತಮಿ, ಮಾಳಿಕ್ಕೆ] 
ಮಾಳಿಗೆ, (ನಾ): ಒಂದು ಕ್ಷುದ್ರದೇವತೆಯ ಹೆಸರು: ಎಲ್ಲಾಯಿ ಯಕನಾತಿ 
ಬನದ ಶಂಕರಿ ಮಲ್ಲಗ ಜಟ್ಟೈಂಗ ಮಾಳಿಗೆ ಮನಿದೇವಿ (ಏಸಾಸು- 16-3). [?] 
ಮಾಳಿಗೆಮನೆ (ನಾ)- ೧. ಮಹಡಿಮನೆ ; ಉಪ್ಪರಿಗೆಮನೆ : ಹೂವಿನ 
ಹಡಂಗಿಲೆಯ ಚಲ್ಲಿಯ ಕೇರಿಯಲ್ಲಿವರ 'ಮಾಳಿಗೆಮನೆ " (4೮: 12-5» 


9೩೪-೬೬; 1378); ಮಾಳಿಗೆದುನೆಯು ಇರಲಿ ಜಾಳಿಗೆ ಹೊನ್ನಿರಲಿ ಆಳುಮಂದಿ 


ಮಾಳಿಡು 


ಶಾನೆ ಇರಲಿ (ಕಂಪ. ೨-೯೯-೪); ಧರೆಯಲ್ಲಿ ಸೊಗಸಾದ ಮಾಳಿಗೆಮನೆಗಳಿರಲಿ 
ಕೆರೆ ತೊರೆಗಳಿಂದೆಸೆವ ಪಟ್ಟಣಗಳಿರಲಿ (ಕಪು. 0-0). ೨. ಹೆಂಚಿಗೆ 
ಬದಲಾಗಿ ನೆಲದಂತೆಯೇ ಸಮನಾಗಿರುವ ಮಣ್ಣಿನ ಮೇಲ್ಭಾವಣಿ 
ಯಿರುವ ಮನೆ: ಮಾಳಿಗೆಮನೆಗಳಲ್ಲಿ ವಾಸ ಮಾಡುವುದರಿಂದ. . . 
ಶರೀರಕ್ಕೆ ಮಹಾಲಘುತರವಾಗಿರುವುದು (೫44. ೩೭) ; ಬೈಲುಸೀಮೆಯಲ್ಲಿ 
ಮಳೆ ಕಡಿಮೆ ಬೀಳುವುದರಿಂದ ಮಾಳಿಗೇಮನೆಗಳನ್ನು ಕಟ್ಟುವೆ ನಡಾವಳಿ 
ವಿಶೇಷವುಂಟು (ಮುಂಬ. 9-006) . [ಮಾಳಿಗೈ 4 ಮನೆ] 

ಮಾಳಿಡು (ಕ್ರಿ)- ಮೋಸ ಮಾಡು; ವಂಚಿಸು : ಊಳಿಡು, ದೂಳಿಡು- 
ಮಾಳಿಡು (ಕರ್ಯಾನು- ೪66 ಶ್ರಜೋ)...[ಮಾಳ್ಯೆ (ಎ ಮಾಲ) _. ಇಡ್ಕು] 

ಮಾಳಿಯಬ್ಬೆ (ನಾ). ಒಬ್ಬಾಕೆಯ ಹೆಸರು: ಅಜವರ್ಮ್ಮರಸನುಂ 
ಮಾಳಿಯಬ್ಬರಸಿಯುಂ. ೬. ಕಾಲಂ ಕರ್ಚಿ ಧಾರಾಪೂರ್ವ್ವಕಂ ಮಾಡಿ ಬಿಟ್ಟಿ 
ವೃತ್ತಿ (ಬಳ. 3. ಮೊಳಕಾ- 90-೬1 097). [ಮಾಳಿ » 4 ಅಜೆ] 

'ಮಾಳಿರಾಸಿಗ (ನಾ). ಒಬ್ಬಾತನ ಹೆಸರು: ಮಾಳಿರುಸಿಗನುಮೊ »« ಜೀಯರ 
ಮೆಚ್ಚಿ ೧ ಗುಯ್ಯಲಂ ೩ ಮತ್ತ ಕೆಯ್ಯುಮಂ ಬಿಟ್ಟರ್‌ (ಕ. ೫1, 
ಮೊಳ. ೨೭-೭; 96೨). [21 

ಮಾಳಿ 'ಮಾಳ್ಕ' ನೋ. 

ಮಾಳ್ಕೆ "ಮಾಲೆ' ನೋ. 

ಮಾಳೆಸೋಗ (ನಾ). “ಪರರ ವಸ್ತ್ರವನ್ನು ಹಾಕಿಕೊಂಡು ಬಡಿವಾರ 
ಮಾಡುವ ಅಗಸೆ'' (ಏತ್ರೋಸು- ಏಕೃತ) : ಲೌಕಿಕವೆಲ್ಲಾ ಬ್ರಹ್ಮಸ್ವರೂಪ 
ವೆಂದು ವೈಕಾರಿಕಮಾರ್ಗ ಕಾಣದವ ಅವನೆ ಮಾಳೆಸೋಗನೋ. (ಯ್ತೋಸು- 
1-0). [ಮಾಳ್ಕೆ 4 ಸೋಗ್ಯು 4-೮] 

ಮಾಳ್ಕೆ " ಮಾಲಸ್ಕಿ ' ನೋ. 

ಮಾಳ್ದೆ (ನಾ). ಒಂದು ಸ್ಥಳದ ಹೆಸರು; ಕಮ್ಮಾರ್‌ ಕೊಟ್ಟಿಲೆಯ 
ಮುದುವುಣುಸೆ ಮಾಳ್ಲಿಯುಳ್‌ ಕೂಡಿತ್ತು ಸೀಮೆ 
ಗುನ್ಮಿ. ೬೫-8; 739): ₹?) 

ಮಾಳ್ವ 'ಮಾಡ್ಕು' ಪರಾ. 

ಮಾಳ್ಕುಕಿ (ನಾ). ಗಂಡನನ್ನು ಅಗಲದವಳು ; ಗಂಡನ ಜೊತೆಯಲ್ಲೆ 
ಇರುವವಳು: “ಮಾಳ್ಕುಕಿ - - ಗಂಡನ ಪತ್ತಿ ಬಿಡದಾಕೆ” (ಕಮದ. 
2ಂ- ೨). 'ಮಗಳ್ಳಾ' ಪರಾ. 12 

ಮಾಳ್ದೊ ಪೊಟ್ಟಿ (ನಾ). ಒಬ್ಬಾಕೆಯ ಹೆಸರು: ವೀರಕವೂರ ಮಾಳ್ವೊ 
ಪೊಟ್ಟೆಯರಾ ಕುಡಿಮುದ್ದನ್‌ ಮೇರೆಯುಳ್ಳಿ ಅದು. ವಿಜನ್‌ 
ಶೆನ್ಶರಾ- 3೦೮-೪; ಸು, 770). [2 ಇಪ್ಪೊ್ಡಿ] 

ಮಾಅಂಕ, ವರಾರಂಕ (ನಾ). ೧. ಮತ್ತೊಂದು ಯುದ್ಧ ; ಬೇರೊಂದು 
ಕಾಳಗ : ನಿಮ್ಮ ತೆಜದಿಂ , , , ಕಾದಲೆಂದು ಕಳೆದೊಳೂ ಮಾಅಂಕಮಂ 
ಬೇಡಿ ಬಂದುಲಿವರೌ (ನರಕ. ೬-೩೪). ೨. ಎದುರುಕಾಳಗ : 
ಪ್ರತಿಭಟನೆ ; ಗವುಂಡಗಾಣದೆ ಬಾರಿಕಂಗೆ ಕಳ್ಳಂಗಾಜದೆ ಬಟ್ಟೆವೋಪಂಗೆ. 
ವಣಅಂಕಕ್ಕುಜಿದೆ. ಸಂಕದ ಗೊರವಂಗೆ . . . ಮುನಿವರ್‌ (ರರ್ಟಾಮ್ಯ | 
೩-೦೦೪. ೩. ಎದುರಿಸುವ ಮಹಾಪರಾಕ್ರಮಿ ; ಪ್ರತಿಭಟ ; 
ಶೂರನಾದ ಎದುರಾಳು ; ಅಂಕ ಕಳನೇಲ್‌ ಕೈಮಜ'ದಿರ್ದೊಡೆ 
ಮಾಜಂಕ ಬಂದಿಜ್‌ವುದ ಮಾಣ್ಯನೆ (645. 0೬೪) ; ಮಧು ಶೆತ್ತಿಗಂ ವಿರಹಿ 
'ಮಾಲಂಕಂ ನೃಪಂ ಚಿತ್ತಸಂಭವನಾಗಲ್ಯಡುಕೆಯ್ದು ಕಾಯ್ದು ಕಳನಂ 
ಬಂದೇಖುವಂತೆ (ಸೂಕ. 6-306). ೪. ಪ್ರತಿಸ್ಪರ್ಧೆ ; ಹುರುಡು : 
ದೇವವಿಟರ್ಗೆ ಮಾಣಂಕದ ಕದಂ ... . ಅಳಿಪುನಜವರ್ಗೆ ತೆಗೆವ ಕದವಲ್ಲೆಂದು 
ಪಲಕೆಲವು ಕಟಕಿಗಳನಾಡೆ (5006. 0೩-೬೩) ; ಮದನನ ಮಾಜಂದ 
ಛಂದದ ಗಂಡನಂ . , , ಇವಳೋವದೆ ' ಕೊಂಬಳ್‌ (ಯಕೋಶ. at); 
ಉದಯಿಸುವ ಸಹಸ್ರಕರಮಂಡಲಕ್ಕೆ ಮಾಜಂಕಮಾವ ತೇಜಃಪ್ರತಾಪಂ 


(0, xv, 


(ಎಳ. 7. 


೭೧೧೮ 


೭0 


30 


40 


'ಮಾಲಾಡು 


ಮೂಜಗಮನೆಯ್ದೆ ಕಣ್ಣುಳ್ಳಿ ಬೆಳ್ಕು ಿಸುವಿನೆಗಂ (ಅನಂತ: ೧೩-೯೦ ನ). 
೫. ಪ್ರತಿಸ್ಪರ್ಧಿ; ಹುರುಡಿಗ: ಜೋಜೋ ಯತಿಗಳ ಮನದ 
ಮಾಅಂಕವೆ  ಜೋಜೋಯೆಂದು ತೂಗಿದರು. (6035. 1-34). 
೬. ಸವಾಲಾಗಿರುವವಳು : ಧೀರರಿಗೆ ಮಾಅಂಳವನು ವರಪಾರಿಕಾಂಕ್ಷಿಯ 
ಚಿತ್ತೆಚೌರ್ಯವಿಹಾರಿಯನು' ದ್ರಾಪದಿಯನಭಿವರ್ಣಿಸುವಡುರು (ಕುಪ್ಮಾ- 
9-೨೨). ಮಾರಂಕ : ೨. ಸೈನ್ಯದ ಆಯಕಟ್ಟಿನ ಸಮಯ ಸಂಪ್ರದಾಯ 
ಗಳನ್ನೆಲ್ಲ ತನಗೆ ಪಿತ್ತವೇರಿದುತೆ ತಿರುಗಿಸಿ ಮಾರೆಂಕ ಮಾಡಿ (ಮಂತ್ರಶ. 
೭೬-೨4): [ಮಾಲ್ಕು 4 ಆಂಕ್ಕ] 

ಮಾಅಂಡಲ, ಮಾಜಂಡಳ (ನಾ). ಸಮಾನ; ಸಾಟಿ; ಎಣೆ: 
ನೆಲಸಿದ್ದಮ್ಮೊಂಜೆ ಬಿಣ್ಣಿಂ ಬಡಗಣ ದೆಸೆಯಂ ಕೊಣ್ಣು ನೆಲ್ಮ ಪ್ಪ ದೋರಂಡಲ 
ಮಧ್ಯಂ ವಿಶ್ವ; ಮೆಂದುಮ್ಮಂಸಿ ಬೆಸಸೆ ವಿಶ್ವಾಮರಶ್ರೇಣಿ ಮಾಅಂಡಲವಾದಂ 
ತೆಂಕಮುಯಿಮುಟ್ಟೆರೆಡು ದೆಸೆಯೊಳಂ ತೂಕಕಂಬಂದದಿಂ. . - ಕುಂಭಜನ್ಮಂ 
(ಉಂಕೀತ್‌. ೨೪-೪೦; 22ನೆಯ ಕಠ); ಅಂಬುರಾಶಿಗೆ ಮಾಜಂಡಲಮಾದ ಗುಣ್ಣು 
ಓಕ. ೫೭. ಶಾನಂ- ೨೩-೬೭ ; 2304)-. ಮಾಅಂಡಳ : ಎನ್ನು ದಾನಿಯೆ 
ಸುರೋರ್ವ್ವೀಜಕ್ಕೆ ಮಾಜಂಡಳಂ ಸುರರಾಜಂಗೆಣಿಯೆಂದು ಕೀರ್ತಿಪುದೆ 
(ot. 1, 0೪೨-0೬; 2139) ; ಅರ್ಪನ್ರಮರಕುಜಕೆ ಮಾಲಿಂಡಳೆಂ 
ನೋಳ್ಸೆಡನ್ನಾ . . . ಭೂಪಾಲರೋಳ್ಥ (ಇಕೆ: ೫1), ತುಮುಳೂ ೯-4; 
1151) ; ಶರದಾಕಾಶಮಂಡಳದ. ಶಶಿಮಂಡಳಕ್ಕೆ ಮಾಅಿಂಡಳಮಾಗಿ [CT 
೬೪ವು- “ಓರಂಡಲ ` ಪರಾ. [ಹಾಟು 4. ಅಂಡಲ ,] 

ಮಾಅಂಡಳೆ "ಮಾಜಿಂಡಲ' ನೋ. 

ಮಾಜಂಬು, ಮಾರಂಬು (ನಾ)-- ೧. (ಗುರಿ ಇಟ್ಟು) ಹೊಡೆದ ಬಾಣ: 
ಭೋಂಕನೆ ಕಂಡು ಮಾಜಿಂಬಿಗೆ ಪಕ್ಕಾದ ಬೆಳ್ಮಿಗವಂತೆ (ತಯಫ. 00-60 $). 
ಮಾರಂಬು ; ೨. ಪ್ರತಿಯಾಗಿ ಬಿಟ್ಟ ಸ್ಸಿ ಬಾಣ: ಈತ ಮತ್ತದಕ್ಕೆ 
ಮಾರಂಬು ತೂರುವನು (ಣಕುಕಿ. ೩೦). [ ಮಾಜ್ಕು -- ಅಂಬ್ಮು ] 

ಮಾಜಣಿ (ನಾ). ಪ್ರತಿಸೈನ್ಯ; ವೈರಿದಳ : ನನೆವಿಲ್ಲ ಬಲ್ಲಹು 
ಮಾಜಣಿಯಂ ನೆಟ್ಟನೆ ತೋಳ್ವಲದಿಂದೆಟ್ಟ ಟ್ಟಿದಂ (ಕಲ್ಮಿಕಾ- ೨೮೩) 

(ಮಾಜಾ 4 ಆಣಿ] 

ಮಾಅಪ್ಪು (ಕ್ರಿ). (ಆಲಂ) (ಹಿಂದಕ್ಕೆ ಬಂದು) ಪ್ರತಿಯಾಗಿ 
ಅಪ್ಪಳಿಸು, - ಹೊಡೆ: ಗಣಿ ಮಾಜಪ್ಪಿತರಸನನೆನಲ್ಲು ಹೊಯ್ದನು 
ಭಾಳದಲಿಿ ಭೀಮ (ಕುಪ್ಮಾಗ. ೬-30). [ಮಾಲು _. ಅಪ್ಪು] 

ಮಾಲಾಟ, ಮಾರಾಟ, (ನಾ). ಹಣ ಪಡೆದು ವಸ್ತುವನ್ನು ಕೊಡು 
ವುದು; ವಿಕ್ರಯ : “ಪರಿವೃತ್ತ ವಿನಿಮಯಂ ಮಾಯಾಟಮೆಂದೆನಿಕ್ಸುಂ” 
(ಮುಂಗರಾ: ೦೦೨-೨) ; ಮನೆ ಮಾಜಾಟು ರಸಾದ್ಯೌಷಧಂ ಭ್ರಾಂತಿಯ 
ತೋರ್ಥ್ರೆವೈ (ಸೋರೇಕ- ೨೩) ; ಘೋಟಕರಥ ಹಸ್ತಿ ಪದಚರಾದಿಗಳ 
ಮಾಜಾಟದಂಗಡಿಗಳೊಪ್ಪಿದುವು (ರೋಶತೆ. ೩-೩ಂ), ಮಾರಾಟ, : 

ಕಪ್ಪುರ . . . ಅದರ ' ಹಲಗೆಗಳನ್ನು ಮಾಡಿ ಮಾರುಟಕ್ಕೆ ಕಳುಹುವರು. 
(ಮುಂರಿಯಿ, ೪-೬೦) ; ರಣ ಮರಣದ ಸಂತೆ ಮಾರುಟಕೆ ಏರಾಟಕೆ 
'ಹೊರೆಚಿಲ್ಲಿದೆ ಇಲ್ಲಿ (ಸರ್ಕರ. 6-೩), 

[ಮಾಜ್ಕು' * ಆಟ. / ತಮಿ. ಮಾಜಾಟ್ಟವೋ ; ತುಳು. ಮಾರಾಟ] 

ಮಾಯಾಡು, ಮಾರಾಡು (ಕ್ರಿ). ೧. ಹಣಕ್ಕೆ ಬದಲಾಗಿ ವಸ್ತುವನ್ನು 
ಕೊಡು; ವಿಕ್ರಯಿಸು; ಮಾರು: ಪತ್ತ ಕೂಡುಗೊಸು ಪಣಕೆ 
ಮಾಟಾಡಿ (ಕಾಶಾ್ಯ್ರ- ೪-4). ೨. ಒಂದು ವೆಸ್ತೂವನ್ನು ಕೊಟ್ಟು 
ಇನ್ನೊಂದು ವಸ್ತುವನ್ನು ಪಡೆ; ಬದಲಾಯಿಸಿಕೊಳ್ಳು; ವಿನಿಮಯ 
ಮಾಡಿಕೊಳ್ಳು. :  ಪುಮಂಗೊಳಿಸಿದ ಕೆಂಪಂ. ನೀರ್ವೆಕುಳಿಯೊಳ್‌ 
ಮಾಡಿಕೊಂಡ ತೆಜದಿಂ ತೊರ್ಕುಂ (೫ನ್ಶಾರ- ೬೦8) ; ಲಲನಾಸಂತತಿ 
ಪಲ್ಲವಾಧೆರದ ಕೆಂಪಂ. ಕಣ್ಮಲರ್ಗಿತ್ತು ಕ್ಮಲರ್ವೆಳ್ಳೆಂ ನಜಪಲ್ಲವುಧರಕೆ 


ಮಾಖುಾಣೆ 


ಕೊಟ್ಟಿಂದೀಗ ಮಾಲಾಡಿ [ಕಾಕಾಂ. ಉಕೊತಿಡ್ಡಿ]ಶೀ ಸಲಿಲಕ್ರೀಡೆಯೊಳ್‌ 
(an, ೧೪-೦೦೨): ಮಾರಾಡು ; ೧. ಈ ಕೋಟೆಯ ಹದದ ಬೇಹನ್ನು 
೬.೬.೬ ನಂಜರುಜನ ಗೂಢಚಾರರಿಗೆ ಅರುವತ್ತೆಂಟು ಪರಹಗಳಿಗೆ ಮಾರಾಡಿ 
(ಕಟಕ: 30-0೪). ೩. ಎದುರಾಡು ; ಪ್ರತಿಯಾಗಿ ಮಾತನ್ನಾಡು : 
'ಮಾಡದಿರ್‌ ವ್ಯಸನ ಮಡದೀಯೆನಲು ಮಾರಾಡಿದಳು ಬಲುದುಗುಡದಿ 
(ಕಂತಿ ೩2). [ಮಾಜ್ಕು 4 ಆಡು] 

ಮಾಟಾಣೆ (ನಾ). ಆಣೆಗೆ ಪ್ರತಿಯಾಗಿ ಮಾಡುವ ಆಣೆ : ನಿರ್ಣಯ 
ಮಾಡದೆ ಮಾಣುಣೆಯಿಡೆ . - . ಆಣೆಗೆ ನಿಲ್ಯುವಲ್ಲದೆ ಮಾಖಾಣೆಯನಿಡ 

[ಮಾಜ್ಕು _. ಆಣೆ] 

ಮಾಣಾನ್‌, ಮಾರಾನ್‌ (ಕ್ರಿ). ಎದುರಿಸು; ಪ್ರಶಿಭಟಿಸು: ಕದನ 
ದೊಳಿದಿರಂ ಮಾಜ ಮಾಯಾಂತು ನಿಂದಾಂತರಿಭೂಪರ್‌ ಭಸ್ಮಮಾದರ್‌ 
(ಕಾವ್ಮಸಾ. ೨೦೩ ತೂದ್ರಕ); ಎನಗಿಂ ಮಾಜಾಂಪರಾರ್‌ ತೋಟ್‌ರೇ (ಕಂಕಣ. 
9೩-೮೪) ; ತಾಂ ಗಡೆನಗಂ ಮಾಲಾಂಪೆ ಗಂಡು ಗಡ (ಕಣರ. ೪-೬೨); 
ಬಳ್ಳದಳ್ಳದೆ ಮಾಜುಂತಿದಿರ್ಜಿ. ಸುವ ನಿನ್ನೀ ನೊಸಲಕ್ಕರದೋದಿಂ 
ಗೇನೆಂಬೆನೊ 1 (ಉನೂಕ್ಕ- 90-08). ಮಾರಾನ್‌ £ ಮಾರಾಂತಹಿತರೆ 
ಭೀಮಂ ಪಲರಂ ತವೆ ಕೊಂದು (ಕ್ಕಿಂಂ: ೦೯೫೯ ೬೩-೬ ; 3210) ; ಮರೆ 
ಹೊಕ್ಕರೆ ಕಾವ ಮಾರಾಂತರೆ ವೈರಿ (೩6. ೪, ೪0-ಂನೆಯ ಕರೀ 16/0); 
ಮಾರಾಂತ ಸುಭಟರ ಮುಂಡಮಂ ತೋರಿಸುತೆ . . . ನಡದನು ಮುಂದ 
ಕುರವಣಿಸಿ (ಕಂಠಿಕಾ. ೨೨-೦೦). 

[ಮಾಜ್ಕು 4 ಆನ್ಸ್‌] 

ಮಾಜಾನೆ (ನು): ಪ್ರತಿಯಾಗಿ ಬಂದ ಆನೆ: ಜಾಜದೆ ತನ್ನಾನೆಯಿನಾ 
ಮಾಲಾನೆಯ  ಕುಂಬತಳಿಕೆ ಪಾಯು (ಕನ್ಮಿಣ. 36) ; ಮುಗಿಲಂ 
ಮಾಳಾನೆ ಗೆತ್ತಂ (ಕುರ. ೨೩೮ ಕ್ರಯ), [ಮಾಜ್ಕು 4 ಆನೆ] 

ಮಾಲಾಳ್‌, ಮಾರಾಳ್‌ (ನಾ) ಪ್ರೆತಿಭಟಿಸಿ ನಿಂತವನು ; ಎದುರಾಳಿ; 
ಶತ್ರು : ಮಾಖಾಳೊಳಂಕಮಂ ಕಾದಿ ಗಳಿಸಿದ ಧನದಿ ಜಂಗಮಕ್ಕೆ - - , 
ಬೇಡದುದನಿತ್ತಾ (0880-೩3೩೬)... ಮಾರಾಳ್‌: ಮಾರಾಳ್ಗಳಂ 
ತೀಕ್ಷ್ಣತರ ಬಾಣಂಗಳಿಂದೆ ಸಂಹರಿಸುತಿರಲು (ಕೇಸರಾ- ೦0-30)- 

[ಮಾಜ್ಕು 4 ಆಳ] 

ಮಾಲಾಳಿ, ಮಾರಾಳಿ (ನಾ). ೧. ಮಾರಾಟ ಮಾಡುವವನು ; 
ವ್ಯಾಪಾರಿ ೭ ವೂಜಾಳಿಯಂಮೋದಾಳಿಯುಮೇಳಾಳಿಯುಮುಪ್ಪನಾಗಿ 
(ಉನ: ೩೫) ; ಆಳಿ ಪ್ರತ್ಯಯಕ್ಕೆ_ಜೂದಾಳಿ, ಮಾಜಾಳಿ. ಏಜೂಳಿ 
(ತನುರ- ೨೦೩ ಪ್ರಯೋ); ಮಾಜಾಳಿಯ ಸಂತೆ ತಿಂತಿಣಿಸಿತು (ಕಕರಿ- ೫-೪೭): 
ಮಾರಾಳಿ : ೨. ಎದುರಾಗುವವನು ; ಎದುರಾಳಿ : ಮಹೀಶೂರರತ್ನ 
ಸಿಂಹಾಸನೆದ ಸಮಶಾಂಗಣಧರೃಕ್ಕೆ ಇಂತಹ ವೀರವಿಶ್ವಾಸವನ್ನೊಪ್ಪಸಿ. 
ತವಕದ ಪ್ರತ್ಯಾಶೆಯಿಂದ ಕುದಿಯುತ್ತಿರುವ ಕಯ್ಮುಗೊಳ್ಳದ ಮಾರಾಳಿ 
(ಶೆಟ್ಮಕ. ೭೩-ಂ೭)- [ಮಾಜ್ಕು 4 - ಆಳಿ] 

ಮಾಲಿಗೆ (ನಾ). ೧. ಮಾರಾಟದ ವಸ್ತು; ವ್ಯಾಪಾರದ ಸರಕು; 
ಮೂಲಾಗೆ, ಪೊಲಿಗೆ (ಕಣ್ನು: ೩48 ಶ್ರೋ). ೨. ಬೆಲೆ ಬಾಳುವ ವಸ್ತು : 
ಅತಿಕೃಪಣ ಶಠಿಗ ಪರವಿಭವಕ್ಕಸೂಯನುಂ ವ್ರತ -ಹಿರಿಯರಂ ಹಳಿವ 
ಮಾಬಾಗೆಯನಲ್ಲೆಂಬ ಸುತನಾದಿಮಿತ್ರರ್ಕಳತ್ರಮಂ ಬಿಟ್ಟು: ತನ್ನು 
ದರಮಂ ಪೋಸಿಸುವನು ( aro): [<ಮಾಜ್ಯ] 

ಮಾಟ್‌ಟ್ಟ? (?). (?) 2 ಗತಿಚೇಷ್ಟಾವಿರಹಂ ಶುಭಾಂಗದೆ ಘನಮ್ಮಾಚಟ್ಟ. 
ಮಾನ್ವಿಟ್ಟುವಲ್‌ ಯತಿಯಂ ಪೇಟ್ತಿ ಎಧಾನದಿನ್ಹು ತೋಜಿದೇ ಕಟ್ಟಿಪ್ಪಿನಾ 
ಶೈಲದುಳೀ (ಎಕ. 13, ೬೬-0; ಸು. 200). (2) y 

ಮಾತು (ನಾ). ಮಾರಿದುದು ; ವಿಕ್ರಯಿಸಿ ಕೊಟ್ಟುದು : ಮಾಜ್‌ 
ತಕ್ಕೆ ಹೊಂಗೆ ವೀಸಮಂ ಕೊಟ್ಟರು (೧೩. ೪, ೦೯-೬೬: 1161) ; ಒಲೆಯ 


ಲಾಗದು (ನೀತಿನಾ. 0೬-೨೬): 


೭೧೧ 


"20. 


40 


4» 


ಮಾಲಟ್ಕು 


ಹೊಜ್‌ ಮಾಜಾತಕ್ಕೆ ಒರರು ಕಟ್ಟೊಲೆ (ಮುಂ 
[5 ಮಾಲ್ಕು] 

ಮಾಲಿ (ನಾ). ಒಂದು ವಂಶದ ಹೆಸರು" (?): ಮುಣ್ಗನ್‌ 
ಮಗ ನೀಲಗಣ್ಣನ್‌ ಮಾಜ್‌ಲಿತಟ್ಟಾರರ (ಮೈವಂ ೧೯೩3 ೦೯೫: 9ನೆಯ 39). 

[17 

ಮಾಲು, ಮಾರು; (ಕ್ರಿ). ೧. ಯಾವುದಾದರೊಂದು ವಸ್ತುವನ್ನು 
ಕೊಟ್ಟು ಹಣವನ್ನು ಪಡೆದುಕೊಳ್ಳು; ವಿಕ್ರೆಯಿಸು : “ಮಾಜು..._. 
ಎಕ್ರಯೇ" (ಕನುಠಾ); ನೆಲ್ಲಂ ಪುರಿದು ಮಾಜದೆ ಕುಣದಂತಿರಿಸಂಗಡಿ 
ಯೊಳ್‌ (೪00: ೨-೦೩೭); ಇದು ಮನೆಯಾಣ್ಮನಂ ಮಾಲುವಂದಮಲ್ಲದೆ 
ಪೂಮಾಲಉವಂದಮಲ್ಲು (ಶಂಶಠಾ. ೪-90)"; ಪರ್ವದ ಭರಣಿಗರ ಸನ್ನತಿಯ. 
ಲ್ಲದೆ ಪೆಜರ್ಗೆ ಕೆಯ್ದನೆಯಂ ಮಾಜಲಾಗದು (3328, XTi. ೬೪-೬೫ 
1028) ; ಉರಿಯ ಪೇಟೆಗಳಲಿ ಪತಂಗದ ಸರಕು ಮಾಜದೆ ಮರಳುವುದೆ 
(4ನ: ೦೦-೨೮); ಕಲ್ಲುಸಕ್ಕರೆ ಕೊಳ್ಳಿರೋ , . . ಸಂತೆಯೊಳಗೆ ಇಟ್ಟು 
ಮಾಜುವದಲ್ಲ (ಶರರ ೦-೦೫೬-೪): ೨. ಒಂದು ವಸ್ತುವನ್ನು 
ಕೊಟ್ಟು ಮತ್ತೊಂದಂ. ವಸ್ತುವನ್ನು ಪಡೆ; ಅದಲುಬದಲು ಮಾಡಿ. 
ಕೊಳ್ಳು; ವಿನಿಮಯ ಮಾಡಿಕೊಳ್ಳು : ಗತಜೀವಿತನಂತವಿವೇಕದಿಂ 
ತಪೋವಲ್ಲಿಯೊಳಪ್ಪನಲ್ಪಫಲಮೆಲ್ಲಮನಲ್ಪ ಫಲಕ್ಕೆ 
(ಅಂತು. ೨-93) ;: `ನೂಜುಪಶುಗೆಡಹಿಗೆ ಸುರೇಂದ್ರನು 
ಗಡ್ಡುಗೆಯ (ಕುಠ್ಶಾಳ- ೭-೮೪). ಹಿ, ಮಾರ್ಪಡಿಸು; 
ಪಗಲನಿರುಳ್ಲೆ ಮಾಲಕಿ ನೆಯನಾಂಚಲಚಂದ್ರಿಕೆ . .. ಬಂದಳ್‌ (ಕಂದ್ರಥಿ- 
೪. ಒಪ್ಪಿಸ: ಅರ್ಪಿಸು; ವಶಪಡಿಸು : ಹರಂಗೆ 
ಕಶಿಭೂಷಣಂಗೀಶ್ವರೆಂಗೆಯ್ದೆ ನಾಲಗೆಯಂ ಮಾಲ್‌ದೆನೊಲ್ಲು (ಶಂಶಾಕ.60) 
'ಮನದಂಂ ಶಿವನಂಭ್ರಗೆ ಮಾಲ್‌ (ಉರ್ಕಲ್ಪ 03-60) ;/ ಮನವನೀತಗೆ 
ಮಾಜಲಿತ್ತೆ ಇಂದ್ರಿಯವೈದನನುರಾಗೆ ಮಿಗೆ ಸೂಅಕಿಯಿತ್ತೆ. (ಕರತ- ೪-೯). 
೫. ಆದರಕ್ಕೆ ಒಳಗಾಗು: ಗೌರವ ಸಿಗು : ಇಲ್ಲಿ ನಮ್ಮ ಶಾಸ್ತ್ರ 
ಮಾಜುವುದಿಲ್ಲ ಸುಮ್ಮನಿದ್ದರೆ ದಾರು ಕೇಳುವರಿಲ್ಲ (ಕರಂ. ೨-೫೬ ಶ್ಯ): 
೬. ಬದಲಾಗು; ಮಾರ್ಪಾಟು ಹೊಂಚು. ೭. ಎದುರಾಗು; 
ಪ್ರತಿಭಟಿಸು: ವಿರೋಧಿಸು : ಕಾಳಗದಲ್ಲಿ ಪೌಜನಿಕ್ಕಿದಡೆ ಮಾಜಿಿದಡೆ 
ಅರಸೆಂಬರಲ್ಲದೆ ಬಂಟರೆಂಬುದಿಲ್ಲ' (ಕನಾ. ೨-೩)... ೮. ಹೊಡೆ: 
ಬಡಿ ; “ಮೋದೆಂದಂಂ, ಮಾಡಿಕಿಂದುಂ: ಎಅಗಿದನೆಂದುಂ, ಎಜಗೆಂದುಂ 
ಪೊಯ್ಯುದು” (೪83. 15-೬4)- "ಮಾಜಿಂಬು' ಪರಾ. ಮಾರ್ಕು : 
೧. ಅದ ಮಾರಿದರ ಶಿರಿಪುರುಷನ ಮಗ ದೇವಾತಿ (ಬಕ. ೫೫71, ಸೊರಂ. 
6೩-$ ; 816) ; ಆ ಮೊಸರನ್ನು , , . ಆರಕ್ಕೆ ಮೂರಾಗಿ ಮಾರುತ್ತಿದ್ದಳು 
(೩೬38೨. 1೫, ೨೮): ೯. ವಿಕ್ರೆಯವಾಗು : ಅವು'. . . ಬಹಳ ತುಟ್ಟಿ, 
ಏಳೆಂಟು ರೂಪಾಯಿಗೆ ಒಂದು ಸೇರು ಮಾರುತ್ತದೆ (ಮುಂಬಯಿ-- ೪-90). 
ಮಾಜಾಕೊಳ್‌, ಮಾರಿಕೊಳ್ಳು ಇ ವಿಕ್ರಯಿಸು;; ಬೆಲೆಗೆ ಕೊಡು : 
ಸಾಲಬಟ್ಟರೆ ಮಾಟ್‌ಕೊಂಬರೆಯ್ಕ್ಮಾ (೧ನ: ೫೩೪); ಅವನು. ತನ್ನ 
ವರ್ಗದೊಳಗೆ ಓದುವ ಪುಸ್ತಕಗಳನ್ನು ಗಡಿಯಾಲವನ್ನೂ ಮಾರಿಕೊಂಡನು 
(ಮುದಿಯ. ೪-೦೯೨). 


ಶಾ: ೫, 3-0; 1205) 


ಮಾಜ್‌ ಬಂದು 
ಮಾಜುವನು. 


ಬದಲಾಯಿಸು: 


60-03). 


[ದೇ.॥ ತೆಮಿ. ಮಾಲು, ಮಾಲ್ಕು; ಮಲ. 

ತೆಲು. ಮಾಣು ; ತುಳು, ಮಾರು ; ಕೊಡ, ಕೋತ. ಮಾರ್‌; ತೊದ, 
ಮೋರ್‌ ] 

ಮಾಹ್ಕು, ಮಾರ್ಕು (ನಾ)- ೧. ಮಾರುವಿಕೆ; ಮಾರುಟ; ವಿಕ್ರಯ: ತಾಂ 
ಪರಮೇಶ್ವರನಪ್ಪುದಜ೨ಂ ಮಾಜಾನ ಲೆಕ್ಕಮಂ ಬಗೆಯದೆ (೧ಂಶಂ. ೦-೨೯೦): 
ಈ ಧರ್ಮಕಿ ಮಾಜುವ ಮಾಯಿ ಸಲದು ಮುತ್ತುವ ಬತ್ತೆ' ಸಲ್ಲದು 

$42). ಪಿ. ವಿಕ್ರಯಕ್ಕೆ ಇಟ್ಟಿ ವಸ್ತು : 
ಮಲ್ಲಿಸೆಟ್ಟಿ ಮಾಂ ಕೊಂಡು ಅರಸರ 


(ೊ9ಇಇ- 1-5, ೯೮. 


ಮಾರಾಟದ ವಾಸ್ತು: 


ಮಾಜುಂಗುಡು 


ಸಂನ್ನಿಧಿಯಲು, , . ಧಾರಾಪೂರ್ವ್ವಕಂ ಮಾಡಿ ಬಿಟ್ಟಿರು (೧೪. ೪11, ವರೂ. 

೩೫-೮೩; 31131); ಸಲುವುದೆ ರೌಳಿಕದೆ ಮಾಳ್‌ಳೆಯೊಳು (ಆರತ: ೨-೬೨). 

೩. ಪ್ರತಿ ; ಎದುರು : 'ಮಾಯಿತ್ತರ' ಪರಾ. ೪, ಇನ್ನೊಂದು ; 

ಮತ್ತೊಂದು: "ಮಾಜಂಕ' ಪರಾ, ೫. ಏರುದ್ಧ. ೬. ಗುರಿ; 
ಲಕ್ಷ್ಯ : “ಮಾಹಿಕಿಸು' ಪರಾ: ೭. ಪರವಶ ; ಅಧೀನ : "ಮಾಜು 
ವೋಗು' ಪರಾ. ೮. ಮೋಹ ; ಮರುಳು : "ಮಾಜುವೋಗು' 
ಪರಾ. ೯. ಜಗಳ: 'ಮಾಜುಗೊಳ್‌' ಪರಾ. ಮಾರ್ಕು ; ೪. 
'ಮಾರುವೇಷ' ಪರಾ: 

ಮಾಜಾಗು ವಶಕ್ಕೆ ಸಿಕ್ಕು; ಮಾರುಹೋಗು ; ಮರುಳಾಗು : 
ಈಶಂ ಭೀತಿಯಿಂದಂ ಬಡದರ ಮಾಜಾದರಾ ಭೂಮಿಖಾಳರು (ಎಳ. 
೫13: Ano. ೦೬೦-೦೦; 1065); ಸುಕುಮಾರಂ . . 
ಕಿವಿಗೆ ಮಾಖಯಾಗುತ್ತೆ (ಇತರೆ. ರೇ, ೩೩-೦೯): 
[ಇಮಾಟಜ್ಕು. / ತಮಿ. ಮಾಲು. 
ಮಾಜ್ಕು ; ತೆಲು, ವಾಜ್ನಿವತ:; ತೊಳ] 

ಮಾಯಿಂಗುಡು 'ಮಾಜುಗೊಡು' ನೋ. 

ಮಾಜುಂಗೊಳ್‌ "ಮಾರ್ಕೊಳ್‌' ನೋ. 

ಮಾಜುಕೊಳ್‌ 'ಮಾರ್ಕೊಳ್‌` ನೋ. 

ಮಾಜುಗವುಚು (ಕ್ರಿ)- ಬೋರಲು ಹಾಕು ; ದಬ್ಬು ಹಾಕು : ಹೂರಣವ 
ಮಾಾಡಿಯರಾವುಂಡೆಯೆರಡಜ ನಡುವೆ ಪೂರಯಿಸಿ ಹಳಯದಂತೆ ಗೇಣಗಲ್ಲ. 
ಮಾಡಿ ಮಾುಗವುಚಿದ ಹಂಚನೊಲೆಗೆತ್ತಿ ತುಪ್ಪಮಂ ತೊಡೆದು ಹೂರಿಗೆ 
ಯಡುವುದು (ಸೂಕಣ ೦-೨ಟ್ರಿ. 

[ಮಾಜ್ಯು 4 ಕವುಚು (<ಕವಿಚ್ಚು)] 

ಮಾಲುಗುಡು "ಮಾಜುಗೊಡು' ನೋ. 

ಮಾಟುಗೊಡು, ಮಾರುಗೊಡು, ಮಾಟುಂಗುಡು. ಮಾಜುಗುಡು 
(ಕ್ರ). ೧- ಒಂದು ವಸ್ತುವಿಗೆ ಬದಲಾಗಿ ಮತ್ತೊಂದನ್ನು ಕೊಡು; 
ವಿನಿಮಯ ಮಾಡಿಕೊಳ್ಳು : ಸಕಳಜಗತೀಶ್ವರತ್ವ ವಂನಕಾಮಿಕೆಂ ಮಾಬ್ಬ 
ತಪೆಮನಲ್ಪಸುಖತ್ಕುತ್ಗುಕನಳಿಪಿಂ ಕುಡುವೆದು. ಮಾಣಿಕಮಂ ತೌಡಿಂಗೆ 
ಮಾಜುಗೊಡುವಂತಕ್ಕುಂ [ಪಾಕಾಂ ಮಾಟುವಂತಾಗಿಕ್ಕುಂ] (ಸಮಶ. ೪-೨೬). 
ವಿ. ಅರ್ಪಿಸು ; ವಶವಾಗಿಸು ; ಅಧೀನಪಡಿಸು ಹಗೆಗೆ ಮಾಲು 
ಗೊಟ್ಟು ನಿನ್ನವರನ್ನೊಪ್ಪಸುವರೆ (0%: ೪); ಕನ್ನೆವೇಟಕ್ಕೆ ಶನ್ನಂ 
ಮಾಲುಗೊಟ್ಟ ಪಾಳುಗೆಯ್ದದ ಜವ್ವನಿಗಿನಿಯನಿತ್ತ ನಖರದಕ್ಷತಂಗಳನೆ 
ತೊಡವು ಮಾಡಿ (ಕಠ್ರ ಶೈ. 6-8% ನ); ನಿಮಗೆನ್ನಂ ಮಾಜುಗೊಟ್ಟೆಂ ಪುರಹರ 
(ಕಾಚ ೬೮) ; ಒತ್ಕಲಂ  ಮಾಜುಗೊಂಡಂಗೆ ನಂಬಿಯನಳಿಪಿ ತೊಳ್ತು 
ಗೊಂಡವಂಗೆ ಆರಿದಾವುದು (ಕವ್ಮಣ. ೬೮). ಮಾರುಗೊಡು : ೧. 
ಕಡುವ ಓಡಲನ್ನೂ ಒಡವೆಯನ್ನೂ ಕೆಡದ ಒಡವೆಗೆ ಎಂದೆಂದೂ ಮಾರು 
ಗೊಡಬೇಕು (ಉಮಕಿ. ೪9). ವಿ. ತನ್ನ ಮನಸನ್ನು . . - ತನ್ನ ಸ್ತ್ರೀಗೆ 
ಎಷ್ಟೇ ಮಾರುಗೊಟ್ಟಿದ್ದರೂ, ತಾಯ ಪ್ರೇಮದ ಪರಿಣಾಮವು... 
ತೋರಿಸದೆ ಹೋಗುವುದಿಲ್ಲ ಊಸ್ಕು- ಎ). ೩. ಮಾರುತ್ತರವನ್ನು 
ಕೊಡು ; ಬದಲು ಹೇಳು: ನಾನು ಮಾರುಗೊಡಲು "ಅವಕಾಶ 
ಕೊಡಲಿಲ್ಲ (ಕಾಂಜ3-05) - ಮಾಜಿಂಗುಡು ; ೧. ಬಿರಿಮುಗುಳ್ತಾಸಿಗಮಂ 
ಮಾಲುಂಗ್ಗುಡುವೆಳಮೊಳ  ಮೂವಾದ ಕಣ್ಗಳ  ಕಾಂತಿಯೊಳು 
ಮಂಗಲಕೀರ್ಶಿಯುತಂ ನಡೆದಂ (8ರುಣ. ೦೪-3೧). ಐ ಇದು ಪ್ರಾ ಕ್ಕಾಗಿ 
ಮಾಡಿಕೊಂಡಿರುವ ರೂಪ. ಮಾಜುಗುಡು: ೧. ಒಪ್ಪುವ ಮಾಣಿಕಮಂ 
ತೌಡಿಂಗವಯವದಿಂ ಮಾಳುಗುಡುವ ಮರುಳಂ ಪೋಲ್ಗುಂ (ಾಂತಿತ್ಯ. 
60-40) ; ಕೆಡುವೊಡಲೊಡಮೆಯನೆಂದುಂ ಕಡದೊಡಮೆಗೆ' ಮಾಜುಗುಡು. 
ವುದಜ್‌ವಬಿಡಂಗಾ (ಗಣಾಯು. ೨-೪). ವ. ವಂದನಂಗೆ ಮಾಜುಗುಡುವರೇ 


ಮಾಟ್ಕು ; ಪಲ. ಮಾಟು, 


- ನುಡಿಯಲಾ ಸವಿಗೇಳ್ಳ 


೭೧೨೦ 


10 


40 


ಮಾಳುದ್ದು 


(046. ೪೪) ; ಊರೊಳ" ಮಾರಿಯೆಂದು ಮನೆವೋರಿಯಂ ಮಾಲುಗುಡು 
ವರೇ (ಊತಕ್ಕೆ: 43-೨). ೪, ಮಾರಾಟ ಮಾಡು; ವಿಕ ಕ್ರೆಯಿಸು : 
ಹೊನ್ನುಳ್ಳ ಧನಿಕರಾರಾಜೊಡಂ ಕೊಂಬವರ್‌ *ಬನ್ನಿಯೆನ್ನಂ ಮಾಜು 
ಗುಡುವೆಂ (ಶತ. 00-30). [ಮಾಜ್ಯು _.. ಕೊಡ್ಕು] 
ಮಾಜುಗೊಳ್‌ "ಮಾರ್ಕೊಳ್‌' ನೋ. 
ಮಾುಗೋಲು "ಮಾರ್ಕೊಲ್‌' ನೋ. 
ಮಾಣುಡೆ (ನಾ). ಬೇರೆಯ ಸೀರೆ.-ಉಡುಗೆ : ಮಾಣುಡೆಯಿಲ್ಲ ಮಜ್ಮನ 
ಮಿನಿಸಿಲ್ಲ ಜಿ en ೩೬೮). 'ಮಾಲಿಡೆ 
ಗಾಣ್‌' ಪರಾ [ಮಾಜ್ಕು ಡೈ] 
ಮಾಟುಡೆಗಾಣಾ (ಶಿ)- ಭಾಯ್‌ ಹ ಸ್ವವು ಸಿಗು; ಮತ್ತೊಂದು 
ಉಡುಗೆಯು ದೊರಕು : ಪಚ್ಚೆಯ ಪರರ್ಮಣಿಯು ಕುಡಲಿಲ್ಲದಂತು 
ಬಾಯ್ತಂಬುಲಮೆಂಬುದಂ ಪಡೆಯದಂತುಟೆ ಮಾಣುಡೆಗಾ! ಗಾಣದಂತಿರಟ್ಟುಂ 
ಬರಿಗೊಂಡು ತೇದಪುದು ಬೇಟಮಿದೆನ್ನಯ ಪಾಪಮಲ್ಲದೇ (ಊತ. 
0-೭0). [ಮಾಲುಡೆ + ಕಾಣ್‌] 
ಮಾಜುತ್ತರ, ಮಾರುತ್ತರ (ನಾ). ೧: ಎದುರು ಮಾತು; ಪ್ರತ್ಯು 
ಶ್ವರ; ಮರುಮಾತು: ತೊತ್ತಿಂಗೆ ಲಕ್ಷಣವೇಕಯ್ಯಾ , ೬ ಮಾಜುತ್ತ, ಕೆ 
ವೇಕೆ (03- 8೬೩) ; ತನ್ನಯ ನುಡಿಗೆ ಮಾಜುತ್ತರವ ಕೊಡು (೫ರ, 
ಓಣ: 3-30); ವಿಷಯುತುರರು ನೆಆಕ ಬೂತುಗೆಡೆದರೆ' ಗರುವರಾದವ 
ರಾತು ಮಾಯುತ್ತರವ ಕೊಡುವರೆ (446೧. ೬-೪-೨೨). ಮಾರುತ್ತರ : 
೧. ಇತ್ತ ನೋಡಿದರೆ ಗಂಡನ ಮಾತಿಗೆ ಮಾರುತ್ತರವನ್ನು ಕೊಡಲಾಗದು 
(ಕನ್ನಾ, 003) ; ವಿಮಲಾ ಎಂದು ಕರೆದರೆ ವಸಾನವೇ ಮಾರುತ್ತರ 
`` ವಾಯಿತು (ಉಳುಕು. ೯9). ೨. ಪ್ರತಿಯಾಗಿ ಬರೆಯುವ ಕಾಗದ ; 
ಜವಾಬು: ನೀವು ಅವರಿಗೊಂದು ಮಾರುತ್ತರವನ್ನು ಬರೆಯಲೇಬೇಕು 
[EE [ಮುಜ್ಮು 4 ಉತ್ತರ] 
ಮಾಟುತ್ತರಂಗುಡು 'ಮಾಲುತ್ತರಗೊಡು' ನೋ. 
'ಮಾಳುತ್ತರೆಂಗೊಡ್ಡು ಮಾರುತ್ತರಕೊಡು. ಮಾಡುತ್ತರಂಗುಡು, 
ಮಾಯಿತ್ತರಗೊಡಂ (ಕ್ರಿ). ಎದುರುಮಾತಾಡು ; ಪ್ರತ್ಯುತ್ತರ 
ಕೊಡು ; ಎನ್ನ ಸೌಭಾಗ್ಯಕ್ಕೆ ಹಾನಿಯೆಲ್ಲಿಹುದೆಂದು ಮಾಲುತ್ತ ್ನರಂಗೆೊಟ್ಟು 
ಕೆಲಬಲ್ಲವ ನೋಡುತಿರಲಿ (ಕೆಂಪು. ೪-3೦); ಕಘುಕುಲಲಲವುಂ 
ಕೇಳ್ನೊಡಾ ಕುಶಂ ನಸುನಗುತೆ ಮಾಜುತ್ತರಂಗೊಟ್ಟನು (ಕ್ಲ ಟಣಾ- ೨೦-೨೪). 
ಮಾರುತ್ತರಕೊಡು ; ರೇಣು... ಆಜ್ಞೆಗೈವ ಧ್ವನಿಯಲ್ಲಿ ಮಾರುತ್ತರ 
ಕೊಟ್ಟಳು (ಶೇಮಾತ- ೨೫). ಮಾಯುತ್ತರಂಗುಡು :. ಆ ಮುನಿನಾಥ 
ನಂದು : ಮಾಯುತ್ತರಂಗುಡಲೆಂದು - ತಜ*ಸಂದನು. (3೫. ೫-೬೦), 
ಮಾಜುತ್ತರಗೊಡು ; ಅರಳಿಗೆ ಮಾಲುತ್ತ ಕೈರಗೊಟ್ಟು ನಗುತ ನೂಟ್‌ಲೆಗಣ್ಮ 
ಶುಕ್ಕಿ ಕೈಣಿಗೊಡರ್ಚಿದ ಹೊಗರೇಜುವ ಗರ್ಭೋತ್ಸ ಪ್ರತ (ಪೋತತ. ೪-೬೬). 
[ಮಾಜುತ್ತರ - ಕೊಡು] 
ಮಾಜುತ್ತರಗೊಡು 'ಮಾಜುತ್ತರಂಗೊಡು' ನೋ. 
'ಮಾಲುದನಿ "ಮಾರ್ದನಿ' ನೋ. 
ಮಾಲುದಾಂಟು (ನಾ)- ಮರು ನೆಗೆತ ; ಪ್ರತಿಯಾಗಿ ನೆಗೆಯುವ 
ನೆಗೆತ: ಮಾಣುದಾಂಟು ಬಿಡುಗಣ" ಬಿಡುವಾಯ್‌ (ಕುರೆ. ೦೩೦). 
[ಮಾಜ್ಕು 4 ದಾಂಟ್ಕು) 
ಮಾಣುದ್ದು (ಕ್ರಿ). ಒಂದಕ್ಕೊಂದು ತಿಕ್ಕು ; ನೆಲನಂ ಮಾಣುದ್ದಿ ಕೆಯ್ಯುಂ 
Has ಸಾಸಿದ ತ್ಲೆ ತೀವ್ರಗದೆಯಂ. ಶಂಡೆತ್ತಿ! ಕೊಂಡು. ಭೂ 
6-8೬) ; ಕೋಪಾಟೋಪದಿಂ ಕರೆಕಳವ ಮಾಣುದ್ದಿ ಕೋದಂಡಮಂ ಸೆಳೆದು 


ಆ 


(ಹತಕಾ- ೬-೨೪) ; ನೆಲಕ್ಕೆ ಮಾಜುದ್ದಿ ದನು ಕರವನು (ಕುಠ್ಕಾಗ, ೭-೦೦), 
[ಮಾಟ್ಯು ೬ ಉದ್ದು, (೬ ಉರ್ದು] 


ಮಾಲುನುಡಿ `ಮಾರ್ನುಡ್ಮಿ' ನೋ. 

ಮಾಜುಬರು (ಕ್ರಿ): ಎದುರಾಗು : ಎದುರಿಸಿ ನಿಲ್ಲು: ಮೂಲುಲೋದ 
ಗಂಡ ಫಲುಗುಣ ಬಂದು ಕೊಲುತಿರಲು ಮಾಹುಬರುವರದಾರು. 
(ಸಂಶಶ. 30.8೬). [ಮಾಜ್ಕು 4 ಬರ್ಕು (ಆ ವರ್‌)] 

ಮಾಜುಬಲ 'ಮಾರ್ವಲ' ನೋ. 

ಮಾಜುಮಲೆ "ಮಾರ್ಮಲಿ' ನೋ. 

ಮಾಜುಮಾತು, ಮಾರುಮಾತು (ನಾ). ಪ್ರತ್ಯುತ್ತರ; ಮಾರ್ನುಡಿ : 
ಮಾಜುಮಾತಿಗೆ ಹಲ್‌ವನೆಣಿಸುತ ವಿಮಳೆ ಬಳಿಕಿಂತೆಂದಳಲ್ಲಮನ (ಶ್ರಥುೀ. 
೫-೬೦) ; ಮಾಜುಮಾತೇನೈ ಮಹೀಸುರರೇಅಾೌಸಿದರೇಉುವುದು. [CS 
೦೩-೬೨) ; ಮಾಜುಮಾತಿಲ್ಲೇಕೆ ಹೇಳೈ ತಮ್ಮ ತನಗೆ (8460: ೩-೨೦-೦೦). 
ಮಾರುಮಾತು ; ವಿಚಾರಶೂನ್ಯತೆಯಿಂ 
3-30) [ಮಾಜ್ಕು 4 ಮಾತ್ಯು7 

ಮಾರಿ (ಕ್ರಿ). ಎದುರಿಸಿ ಜ್ವಾಲೆಯಾಗು : ಎನ್ನೀ ತೇಜಸ್ಸುರಿತಕ್ಕೆ | 
ಸೆಣಸಿನೊಲ್‌ 


ಮಾರುಮಾತಿನ್ನೇಕೆ (ಗಂತಾ 


ಮಾಜುರಿಗುಂ ಸೈರಿಸದು. ತೇಜಮಾ ಭಂಜಬಲಿಯಾ (608. | 
0೫-13). [ಮಾಲು 4 ಉರಿ] | 
ಮಾಜುಲಿ (ಕ್ರಿ). ಪ್ರತಿಧ್ವನಿಸು: ಮಾರ್ದನಿ ಕೊಡು: ಹಂಸ 


ಚಕ್ರವಾಕ ಬಳಾಕವಿಪಕ್ಷಿಗಣಂಗಳ್‌ , , . ನಾನಾಪ್ರಕಾರದಿಂದಂ ಮಾಜುಲಿದ 
ವನಿಗಳಿಂದಮತಿರಮಣೇಯಮವಪ್ಪ ಕೊಳನಂ ಕಂಡು (ಶಕ್ನಾರಾ. ೩೪-೨೨). 
[ಮಾಜ್ಕು 4 ಉಲಿ] 
ಮಾಲುವಡೆ (ಕ್ರಿ), ಅಂಗಡಿಯ ಸರಕಿನ ಮಾರಾಟವಾಗು : 
ಮಾಜುವಡೆಯದ ಪರದನಂತೆ ಕಂದಿ . . , ಇಂತೆಂದಂ (ರನರ್ಷಿನ್ಮು- ೧-೧೬೮). 
[ಮಾಜ್ಯು -/- ಪಡೈ) 
ಮಾಡುವೋಗು,. ಮಾರುವೋಗು. ಮಾರುಹೋಗು (ಕ್ರಿ)- ೧. ವಸ್ತುವು 
ಮಾರಾಟವಾಗು.. ವಿಕ್ರೆಯಗೊಳ್ಳು : ಕೆಡುವ ಭಂಡದಂತೆ ಮಾಲಿ 
ವೋಗದು (ರರ್ಟನ್ನು. ೪-0೭8) ; ಮಾಜುವೋಗನೊತ್ತೆವೋಗ ನಮ್ಮ 
ಕೂಡಲಸಂಗಮದೇವ (ಜನ. ೩೩೪). ೨. ವಶವಾಗು ; ಅಧೀನ 
ವಾಗು : ಮತಿಸಮ್ಯಗ್ಗರ್ಶನೆಜ್ಞಾನಜಾರಿತ್ಯಂಗಳ್ಲೆ ದಯಾವಲೋಕನೆಗೆ 
ಕಣ್ಣಳ್‌ ಮಾಡುವೋದಂತೆ (ರಜೇ ೦-೬) ; ಸೂಜ್‌ಮೋಯಿತು ಚಿತ್ತ 
ಕಂಗಳು ಮಾಜುವೋದವು (ಕುಪ್ಶಾರಿ- ೨.೦೦) : ನಂಬಿದಳಂ ವಂಜಕಿದು 


ಸವತಿಯೊಂದು ಪಿಸುಣ್ಣೆ ಎಆಿಯಂ ವರಾಜುವೊ;ದಂ (ಉನೂಕ್ಕ- ೨-೪). | 30 


೩ ಮೋಹಗೊಳ್ಳು ; ಮರುಳಾಗು : ಮದೀಯ ಚಿತ್ತಮಾ ಸುದತಿಗೆ, 
ಮಾಜುವೋಯ್ತೂ (ಕಳು. 00-೩0). ೪. ಸೆಳೆಯಲ್ಪಡು ; ಆಕರ್ಷಣೆ; 
ಗೊಳಗಾಗು : ಚಿತ್ತಕ್ಕೆ ದಂದಂತುಟೇ ಮಾಜ್ಬುದು. ದಲ್‌ ಕಾದಂಬರೀ 


ದೇವಿಯ ಗುಣಪಣದಿಂ ಮಾಜುವೋದೆನ್ನನೀಗಳ (ಕಾರಂಉ. ಚಲ | 
ನಿನ್ನ ಶೀಲಕಾಂ ಮಾಜುವೋದೆಂ ಕಾಡೆಲೊಲ್ಲೆಂ (4 ಣರಾ- ೪-೩0). -೫. 
ಕೈತಪ್ಪಿ ಹೋಗು; ನಂಣುಚಿಕೊಳ್ಳು : ನಿನ್ನಯ ಬೈತಲೆಯ 
ಮಣಿ ಮಾುವೋದುವ ಮತ್ತೆ ಬಿಡಿಸಿದಲೆ (ಕುಪ್ಮಾಸ- ೦೫.೫೪); 
ಮಾರುವೋಗು : ೨. ಅವರದು ತರ್ಕ ಹಾಗೊ ಬುದ್ಧಿಶಕ್ತಿಗೆ ಮಾರು 
ವೋದೆ ಬಾಳು (ಉಣ. ೮೦)... ೩. ಎದೆ ಮಾರುವೋಗದೊಡೆ ₹ಣ್‌ 


ಸೊಬಗನುಂಡರೇಂ (ಕುಂಕುಳು ೪40); 
ಮಾರುಪೋಗದ ಮನುಜನು 


ಕವಿಯ ಸೂಕ್ತಿಯೊಳು 
ಯೋಗಿಯೊ ಪಶುವೊ ಆಗಿರ್ಪನು (ಇಂತಾಶ. 


ಮನ 


೧೩೨-೪೭): ಸುಬ್ಬನ ಮಗಳು ನೆರೆಮನೆಯ ಹೈದ ಚಿಕ್ಕನಿಗೆ ಮಾರು 
ಪೋಗುತ್ತುಳವಳು (ರಸಂ. 9). ಮಾರುಹೋಗು: ೨. ಸೋಮ: 


ಥಳುಕಿನ ಜೀವನಕ್ಕೆ ಮಾರುಹೋಗಿದ್ದ (6923, ೩೩)- ಹ. ಮನಸ: 
ಅವಳ ಹೊಳಪಿನ ಕಣ್ಣುಗಳಿಗೆ ಮಾರುಜೋಗಿತ್ತು (ನರಕ - ೩೦); ನಾ 
ಆವಳ ರೂಪದನ್ನು 


ನೋ ಒಲಿಯದಲ್ಲಿ ಆವಳ ಗುಣಸಂಪತ್ತಿಗೆ ಮಾರು 


ಮಾಟ 


ಹೋದೆ (ಕಾಶುತ್ತ. ೯). [ಮಾಜ್ಕು ೬ ಪೋಗ್ಕು (ಇಷ್ಟೋೊ)] 
ಮಾಣ'ಸು (ಕ್ರಿ)- ಗುರಿಯಿಟ್ಟು ಬಾಣ ಬಿಡು: ಮನ್ಮೆಥನಾಗಳೇಜಸದೆ. 

ಮಾಲ್‌ಚ್ಛಂ ಪುರಸ್ಕ್ರೀಯರಂ (ನಾ. ೩-50)... [ಮಾಜ್ಕು 2. ಎಸ] 
ಮಾಲೊಡ್ಡು,, ಮಾರೊಡ್ಡು (ಕ್ರಿ). ಪ್ರತಿಸ್ಪರ್ಧಿಯಾಗಿ ನಿಲ್ಲು: 

ಎದುರಿಸಂ : ಬೇಲ್‌ಬೇಜ್‌ ಮಾಜಿಗೊಡ್ಡಿ ಮಾಜ್‌ ನಿಂದ ಗೀರ್ವಾಣ 


ಮುಖ್ಯರಂ ತೋಜುತಶಿರ್ಪಾ ಸಮಯದೊಳ್‌ (೧೫: ೬೩೬ 2); 
ಮಾಅಸೊಡ್ಡಿದೆಮರಾದ್ರಿಯತೆ ರುಶಿಗಳುಗಿ ಹೇಳಿಃ ತಂದೊಡವೆಯಂ 


ವಿವಿಧರತ್ಸಂಗಳಂ ಶೋಕಿ (ಕರಾ. 4೬-೬೦; ಗಾಳಿಗೆ ಮಾಲೊಡ್ಡಿ 
ಪೋಪ ಪತಾಕೆಯ ಕೌಸುಂಭಾಯರದಂತಿರೆ (ಉಕಾಕ್ಮ. ೩೯-0೨). 
ಮಾರೊಡ್ಡು ; ಮರದೆ ನಗೆಗೆಡೆಮಾಜಿ ಮಾರೊಡ್ಡಿ ಮುನನಿವಂ (ಕಾಂ೫೮- 
8೦-೭೬) ಕೆಳೆಕ್ಕೆ ಬಳದೆ ಆದರ ಸೆಳೆತಕ್ಕಿ ತನ್ನ 
ವಿಂರ್ಷಣಶಕ್ತಿಯನ್ನು ಮಾರೊಡ್ಡಿ ಮೇಲೆ ಕೇಲುತ್ತಾ (ಉ್ಕಕು. ಲ). 
[ಮಾಜ್ಯು 4 ಒಡ್ಡು] 

ಮಾಯೊದ್ದು, (ನಾ)- ಪ್ರತಿಬಲ; ಶತ್ರುಸೈನ್ಯ: ತಂತಮ್ಮ ಪಿಡಿದ 
ಜುಳ್ವೆಳಗಿಂ ಮಾಜಕೊಡ್ಡಂ ಕಂಡು (ಊಶ್ಮಣಾ.. ೨೬); ಒಡ್ಡಿತೀ ಬಲ ರಿಪು 


ಭಟರು ಮಾಜಕೊಡ್ಡ : ಮೆಜ್‌ದರು (ಕಕ. 00-೬). 


ಗರ್ಭಪ್ರಾಪ್ತವಾಚ 


[ಮಾಜ್ಕು ಒಡ್ಡು] 
ಮಾಲಗೊತ್ತು (ಕ್ರಿ). ಪ್ರತಿಯಾಗಿ ತಳ್ಳು, - ನೂಕು: ನೆರೆದೆಂಟುಂ 
ದಿಗ್ಗಜಂಗಳ್‌ . - . ದಂತಾಗ್ರ ದೊಳುರಮನವಷ್ಟಂಭದಿಂದೊತ್ತೆ . - 
ಮಾಜಕೊತ್ತಿ ದೈತ್ಯೇಶನಾ ಭೂಧರಧುರ್ಯೆೇಭಂಗಳಂ ತೊಟ್ಟನೆ ಕೆಡಪುವ 
ನಾಶ್ಚರ್ಯಮಿ ದೈತ್ಯ' ವೀರ್ಯಂ (ಗಂ. ೧೫-೯). [ಮಾಜ್ಯು _. ಒತ್ತು) 
ಮಾಜಿಕೊರಸು (ಕ್ರಿ). (ಒಂದಕ್ಕೆ ಒಂದು ತಾಗಿ) ಉಜ್ಜು - ತಿಕ್ಕು: 
ಭೂಭುಜರೆಲ್ಲರೆಟ್ಲರಾನಂದದೆ ರತ್ನಹಾರಮಕುಟಾಂಗದ ಕಂಕಣ ಕುಂಡಲಂ 
ಗಳೊಂದೊಂದನವುಂಕಿ ಮಾಲಸೊರಸಿ ಬೀಲಕ ರುುಣಜ್ಜಣಿತಪ್ರಣುದಮಂ 
(2೫8. 6-006) ತಂಜುತುಲತಿಂಬ ಕಂದರಮೆನೊತ್ತರಗೊಂಡು ಮಹಾ 
ಮಹೀಜದೊಳ್‌ ತಜತಜನಾಗಿ ಮಾಜಕೊರಸುತುಂ ಮಲೆಯುತ್ತೊಲೆಯುತ್ತೆ 
೬೬ ೬ ಬರುತಿರ್ದುದು ಭೀಕರನೊಂದು ಸೂಕರಂ (ಕಾನ್ಶಸಾ, ೧೦೦೨). 
[ಮಾಣ್ಯು 4 ಒರಸ್ಕು] 


|ಮಾಣ್‌ೊಲೆ (ಕ್ರಿ): ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಾಗು... 


ಒಲೆದಾಡು: ನಳಿನಪತ್ರೋದಕದವೊಲು  ಮಾಅಸೊಲೆದುವಬುಜ 
ಭವಾಂಡವು (ಕುವ್ಮಾಳ. ೬-೩೦). [ಮಾಲ್ಕುಒಲ್ಲೆ] 


ಮಾಅಸೋಲೆ, ಮಾರೋಲೆ (ನಾ). ಪ್ರತಿಯಾಗಿ ಬರೆಯುವ ಕಾಗದ ; 
ಜವಾಬು : ಅಟ್ಟಿದ ವಿಭುಗೆ ಸಂತಸಂ ಮಾಡಿ ಬರೆದ ಮಾಅಕೋಲೆಯನೆ 
ಯ್ಹುಸಿದೊಡೆ (ಉತ್ರ. ೩-೩1). ಮಾರೋಲೆ : ಅಣ್ಣನಿಂದ ಮಾರೋಲೆ 
»- » ನಿರೀಕ್ಷಿಸಿದ್ದ (001ನ- 038) ; ಸಾಸಿರ ಕೆಲಸಗಳಿದ್ದರೂ ಒಂದಿನಿತು. 
ಅವುಗಳನ್ನು ಬದಿಗಿರಿಸಿ ಮಾರೋಲೆ ಬರೆಯುವಿರೆಂದು (ತೆಂದುಲಿ- ೬೨): 
[ಮಾಜ್ಕು * ಓಲೆ] 
ಮಾಲ (ನಾ). ಮಾಳವ ದೇಶ: ಏಟುಂ ಮಾಲಮುಮಂ ಪಾಜಸೇಲ್‌ 
ತಗುಳ್ಳಿ ಆದು ನರಗನುರಿಪಿದೊಡೆ ಕರಿಂಕೇಟಿಸಿದಾತನ ತೇಜದ ಬೀಬಲನನು 
ಕರಿಪುವಾದೆವೊಗೆದುರಿವುರಿಗ (ಶರಣ. 0-೩೫). [p 'ಸಪ್ತಮಾಾಳವ' 
ಎಂಬುದು ಪ್ರಸಿದ್ಧವಾದ ಸಂಸ್ಕೃತ ಶಬ್ದಪುಂಜ. ಇದು ಅನೇಕ 
ಶಾಸನಗಳಲ್ಲಿ ಕಂಡುಬರುತ್ತದೆ. ಇದನ್ನು ಕನ್ನಡದಲ್ಲಿ 'ಮಾಳವದ 
ಏಳು ಭಾಗಗಳು' ಎಂದು ಅರ್ಥ ಬರುವಂತೆ ಹೊಸ ನುಡಿಗಟ್ಟ ಸಿನ್ನಾಗಿ 
ಬಳಸಲಾಗಿದೆ. ಇದರಲ್ಲಿ 'ಟ'ವು ಉಪಯೋಗಾರ್ಹವೇ ಎಂಬುದು 


ವಿಚಾರಣೀಯ. '`ಏಟುಂ ಮಾಳವಮುಂ' ಎಂಬುದು ಸರಿಯಾದ: 
' ಪಾಠವಿರಬಹುದು: 


3 
ಮಾಲ್‌ 


ಮಾಲಕ್ಕಿ, ಮೂಳ್ಳಿ (ನಾ). ೧. ಬಗೆ; ರೀತಿ ಪ್ರಕಾರ: ಪರರ 
ದೋಷಂಗಳುಮಂ ಪೆಅವುಮನೀ ಮಾಟಸ್ಕಿಯೊಳೆಂ ತೊಟ್‌ವುದು (ಎಕಾ. 
೦-೬೬) ; ದಂಡರತ್ನಹತಿಯಿಂ ಗಿರಿ ನೊಂದು ನರಳ್ವ ಮಾಲಸ್ಕಿಯಂತಾ 
ಯ್ರಾಗಳ್‌ (ಅಂತು. 04-೩೭) ; ದಾನವೇಶ್ವರಕುಲಮಂ ಮುರಾರಿ ಭುಜ 
ವಿಕ್ರಮದಿ ತವೆ ಕೊಂದ ಮಾಟಕ್ಕಿಯಿಎ೦ (ತಂತ. ೨೩9-೨೦೬) ; . ಈ 
ಮಾಟಕ್ಕಿಯೆಂ ಕಡುದೂರಂ ನಡೆದು ಘೋರಾರಣ್ಯಮನೊಂದಂ ಪೊಕ್ಕರ್‌ 
(ಉಪ. ೩೩-೦೭). ಮಾಳ್ಳೆ: ೧. ತಾರಶೈಳಮನುಮಾಚತಿ ರಾತ್ರಿಯ 
ನಿಂದಳೆಂಕರಿಸುವ ಮಾಳ್ಯಯಿಂದೆ (93%: 1x-i, ೨೬೬-೪೨; 1360) ; 
ತಂದು ಬೆಟ್ಟದ ಮಾಳ್ಕೆಯಿಂ ಮಾಣಮೊಟ್ಟುತಿರೆ (ಕಂಜ. ೫-೦೯); ಸಂಸೇವ್ಯ 
ಭುಕ್ತಿಯ ಕ್ಕೆ ಕೈಕೊಂಡು ವಣಿದರು ಹಂಸ ಹಾಲುಂಡ ಮಾಳ್ಕೆಯೊಳು (ರರತ. 
೩); ಕೊಳೆ ಜುಮ್ಮೆಂದು ಪುಳಕಿಸುವ ಮಾಳ್ಕೆ ಕಂಪಿಸಿದತ್ತು 
ತೆಂಬೆಲರ ಚುಂಬನಕ್ರೀಡೆಯಿಂದೆ. ಕೊತ್ರಾಂಗ- ೩5-10೬), ೨. ನಡೆವಳಿ ; 
ಅಚರಣೆ: ಆ ನೃಪಾಲಕಂ ತುರಗಮೇಧಾಧ್ವರದ ಮಾಳ್ಳಿಗೆಳಸಿ 
(ಕೈಮಠಾ- 3-39) ; ನಿನ್ನ ಜಾಣತನ ಬರಿಯ ಮಾತಿನದಾಗಲಿ ಮಾಳ್ಯೆಯ 
ದಲ್ಲ (ಕಾಕಡ 004). ಸ. ಕೆಲಸ; ಕಾರ್ಯ: ತೊಳೆಯುವುದು. 
ಆರೆಯುವುದು, ತಿಂಡಿಗಳನ್ನು ಬೇಯಿಸುವುದು, ಇತ್ಯಾದಿ ಮಾಕ್ಕಿಗಳನ್ನು 
ಮಂಜಮ್ಮನ ಕೈಗಳೇ ಎಸಗುತಲಿವೆ (ಕರನ: 0೪) ; ಇತರ ಎಲ್ಲ ತರದ 
ನಿಂದ್ಕ ಮಾಳ್ಕೆಗಳನ್ನೂ ಅವರು ಎಸಗಿದ್ದರು (ಛೂಕುನು. ೦೪). 

[ಮಾಡ್ತು * ಕೆ) 


ಮಾಲ್ಗಟ್ಟಿ (ನಾ). ರಚಿಸಿದ ಕಟ್ಟೆ ; ಕಟ್ಟಿದ ದಿಂಡು: ಮಾಟ್ಗಟ್ಟೆಗಳಿ 
ರ್ತಡಿಯೊಳ್‌ ಸೀಳ್ಳಾಯ್ಸಳ್‌ ಬೀಗಿ ಬೆಳೆದು ಕೆಂಬಿತ್ತುಗಳಿಂ ಫೋಬಕ್ಸಿ 


ವರ್ದಿರೆ (80ರ: 0೯೩ ನ್ಯಾ 
ಮಾಲ್ವಿ "ಮಾಡು ಪರಾ- 
ಮಿಂಚಿಕ್ಕು (ಕ್ರಿ)- ೧. ಹೊಳಪನ್ನುಂಟುವತಾಡು : ಪ್ರಕಾಶಗೊಳಿಸು : 
ಗುಡಿಸಿ ಮಿಂಚಿಕ್ಕಲು ಬೀದಿಯಿದ್ಪಿವು ಪೋಪರಡಿಗಳ ,ಜುಮ್ಮುದಟ್ಟಿಸುತ 
(ಫರತ- ೨೦-೦೪). _ ಹೊಳೆ: ಬೆಳ್ಗುಗುರ್ಗಳಲತಗೆ 
ಯೂಡಿ ಮಿಂಚಿಕ್ಕಿ ಪಿಲಿಯುಂಗುರವು ಕಣ್ಣೆ ಸೆಯೆ ಸಲ್ಪಲಿತಾಂಗಿಯ ಕೆಂಬಜ್ಜೆ 
ಮೆಜಗಿದುವು ಚೆಲ್ಲುವಂತನುರಾಗರಸವ (ರಂಕ. ೪0-೬೨). 
; ಇಕ್ಕು] 
ಮಿಂಚಿಡು (ಕ್ರಿ). = ಮಿಂಚಿಕ್ಕು ಶೀ ಪ್ರಸಿದ್ಧದಿ ಮೆರೆಯದಿಹುದೆ. 
ಮಿಂಚಿಟ್ಟ ಮಾಣಿಕೃದಂತೆ (ನನನೋ- ೫೫ ೪೭). [ಮಿಂಚು ಇಡು] 
ಮಿಂಚಿಸು (ಕಿ) ೧. ಹೊಳಪು ಬರುವಂತೆ ಮಾಡು ; ಪ್ರಕಾಶಿಸುವಂತೆ 
ಮಾಡು: (1). ೨. ಹೊರಗೆಡಹು : ಹೊರಸೂಸು : ತದೇಕ ಚಿತ್ತ 
ನಾಗಿ ನನ್ನ ವಾಚನವನ್ನು ಕೇಳುತ್ತ ಕುಳಿತ ವಿಶ್ವಾಸ ತಟ್ಟನೇ ತನ್ನ 
ಮಾತು ಮಿಂಚೆಸಿದ (ಪತ. 11; ೪). [ ಮಿಂಚ್ಕು . ಇಸ್ಕು] 
ಮಿಂಚ್ಯು (ಕ್ರಿ). ೧. ಹೊಳೆ; ಪ್ರಕಯಿಸು; ಥಳಥಳಿಸು ; ಮಿಂಚು 
ಪೊಳ್ಳೊಡೆ ಮಡಂ ಸುರಿವಾ ಬೆಮರರ್ಬಿ , , . ಮನ್ಮಥಾನಳಶಿಖಿ ಬೇಗೆ 
ಯಾಗೆ ಮದನಾಟವಿಯಂತೆವೊಲೊಪ್ಪಿ ತೋಲೌದಳ್‌ (ಕಾನ್ನಸಾ ೬೦೨ 
ಶೂದ್ರಕ) $ ನಿರೆಪಮದೇಹದೀಪ್ತಿಗಳೊಳೆಕ್ಳಿಯಿನೆಯ್ದೆ ಪಳಂಚಿ ಮಿಂಚುವಾ 
ಭರಣದ ಮಿಂಚು . . ಚೆಲ್ವೈಸೆಯೆ ಕಣ್ಣೆಸೆದತ್ತು (ಅವಿಫು, ೨-೩) ; ಕಾಯ 
ಕರ್ರನೆ ಕಂದಿದರೇನಯ್ಯ ಕಾಯ ಮಿರ್ರನೆ ಮಿಂಚಿದರೇನಯ್ಯ (ಮಶಾರೇ, ೧ 
೪೯-00). ವಿ. ಆಕಾಶದಲ್ಲಿ ಮೋಡಗಳ ಘರ್ಷಣೆಯಿಂದ ಬೆಳಕು 
ಕಾಣಿಸಿಕೊಳ್ಳು, -- ವಿದ್ಯುತ್ತು ಉಂಟಾಗು : ತಳಕ್ಕನೆ ವಂಚ 
ಡನಾ ನಳಿನಲೋಚನೆ ಕಾಣುತುಂ (ಕೆ. ೪೨-೩0) ; ಎದ್ದುವು ಮುಗಿಲ್ಲ 
ಕೆಣ್ಣೆಸೆಗಳೊಳ್ತರದೊಳಿದ್ದು ಪು ಗಿರಿಗಳಂತೆ ಮಿಂಚಿದುವು ವಿಗ್ವಧುಗಳುದ್ದಂಡ 
ದಿಂದೆ ಪರ್ಜನ್ಯನಂ ಸೆಣಸಿ ನೋಡುವಚಲಾಪಾಂಗದಂತೆ (ತಂ. ೭-೨). 


[ಇಮಾಡ್ಕು + ಕಟ್ಟೆ] 


೭೧. 


20 


40 


ಮಿಂಚ್ಕು 


ಹ. ಅಪ್ಯಾಯಮಾನವಾಗಿರು ; ಆಕರ್ಷಕವಾಗಿ ಕಾಣು: ಕರುಳ 
ಕತ್ತರಿ ನಂಟರ ಮಾರಿ ತುತ್ತು ಮಿಂಚಿದೊಡನುಂಡು ಮತ್ತೆ ತೊಡೆ ಮಿಂಚಿ 


ದೊಡಾ ಖಳನಿಂತು ಮಾಡಿದೆಂ (ಅಪಪ, ೧೦೨೪೪). ೪. ಸ್ಫುರಿಸು : 
ತೋಚು : ಏಶ್ವಾಸ . . , ವಿರಾಗದ ಸ್ಮಭಸಿತದೇಹಿಯಾಗಿ ವರವರ 


ಅಂಡಲೆಯುವ ಕಲ್ಪನೆ ಮಿಂಚಿತು (ರೀಪಹ, 11» ೦೫). ೫. ಮೂಡು; 
ರು: ಕಾಣಿಸಿಕೊಳ್ಳು : ಮಂಚಕೆ ಮಿಂಚಿದುದಾ ಶೈಶಾನದೊಳ್‌ 
(೫ರ: ೫) ; ಚೆಂದಳಿರ್ಮಿಂಚದ ಬನಂ ಬನಗಳಿಂ ಬಳೆಸದೂರೂರ್ಗಳಿಲ್ಲ 
ದೆಡೆಯಿಲ್ಲಿಳೆಯೊಳು (ಬಣ. ೬): ಮಿಂಚುವುವು ಚಿತ್ತರಸಭಿತ್ತಿಯಲಿ 
ಹಸ್ತಿಪುರಿ ಮೇಣಿಂದ್ರಪ್ರಸ್ಕಾದಿ ನಗರೆಗಳ್‌ (೫ಫ್ರಾಂಗ. ೪೨-008೦). ಹ 
ಅಭಿವೃಕ್ತಗೊಳಿಸು : ಸೂಸು : ಅಲ್ಲೇನು ಹಂದರದ ಮಣ್ಣೆ ತೆರು 
ಪಲಿಯಾಗಿ ನಲ್ಮೆಗಳ ಮಿಂಚುತಿದೆ (ಕಾಲಕೆ: ೩5-೫೪). ೭. (ವಿದ್ಯುತ್ತಿ 
ನಷ್ಟು) ವೇಗವಾಗಿ ಚಲಿಸು; ಧಾವಿಸು : ತೇಜಿಗಳನೇರ್ದು . . 
ಮಿಂಚಿದರಯೋಧ್ಯಾಭಿಮುಖವಾಗಿ ಭದೆತಮಂ ಶತ್ರುಘ್ನನಾಂ (ಶ್ರೀರಾಮ 
908-048): ೮. ಮೇಲಾಗು ; ಉತ್ಕ ಸ್ಟವಾಗು ; ಅತಿಶಯಿಸು - 
ಅವರುಗಳೆಲ್ಲರಿಗಿಂತಲೂ ಭೀಮಸೇನನು ದೇಹೆಬಲದಲ್ಲಿ ಮಿಂಚಿದ್ದನು. 
(ವಾಸಿ. ೪3). ೯. ದಾಟು; ಮಾರು: ಸಾವಿರ, ವೃದ್ಧತ್ವಂ -೨, 
೫೦ ವರುಷಗಳಿಗೆ ಮಿಂಚಿದ ವಯಸ್ಸು (ಸಿಶ್ಮಾಂತಿ- ಂ೬)- ೧೦. 
ಹೆಚ್ಚಾಗು; ಅಧಿಕವಾಗು : ನಿಮ್ಮಂತಹ ದೊಡ್ಡವರ ನಡತೆಯೆಂಬುದು 
ಶ್ರೀತಿಯಾಗಿದ್ದರೂ ಬೇಡಿಕೊಂಡುವನು ಮಿರಲರಿಯದ ದಾಕ್ಷಿಣ್ಯ ಮಿಂಚಿ 
ಇರುವುದು (88%. ೬6-9). ೧೧. (ಕಾಲದ ಅವಧಿ, ಕೆಲಸ ಇತ್ಯಾದಿ) 
ಕೊನೆಗಾಣು ; ಮುಗಿ: ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ 
ವೇನು? (ಗಾವ) [ದೇ.ಕ ತಮಿ. ಮಲ. ಮಣ್ಣು: ತುಳು. ಮಿಂಚು, 
ತೆಲು. ವಿ; 


ಮಿಂಜು. ಮೆಂಃ 


ಕೋತೆ ಮಿಂಚ; 


ತೊದೆ. ವಿಜ್‌] 


ಮಿಂಚ್ಕು (ನಾ). ೧. ಹೊಳಪು; ಕಾಂತಿ: ಪ್ರಕಾಶ: “ತೊಳಗ್ಳು 
ಬೆಳಗು . . . ವಿ ಡಾಳ೦, ಪೊಗರ್‌, ತೊಳಪಂ, ಮಸೆ ಈ 


೧೪ ಕಂಪ (ಕಸಾ, 34-293); ನಿರುಪ 
ಪಳಂಚಿ ಮಿಂಚುವಾಭರಣದ ಮಿ: (ಕವಿಫು- ೨-೩); 
ತೊಳಗುವ ಮುತ್ತಿನೋಲೆಗಳ ಬೆಳ್ಹಳಗಿಂ ಸುಲಿಪಲ್ಲ ಮಿಂಚಿನಿಂ - 
ರಣ್ನೊಳಿಸಿದಳಾಕೆ 


ದೇಹದೀಖ್ವಗಳೊಳೆಕ್ಕೆಯಿನೆಯ್ದಿ 


ಚೆಲೆಸೆಯೆ 


ಪರ್ದೆರೆಯೊಳ್‌ ಸಿರಿ ನಿಂದಳಿಂಬಿನಂ 
(ಕಲ್ಮಿಕಾ. ೬): ಕಂಗಳಿನ ಮಿಂಚಿನ ಹಳುಕಿನೆಡೆ ನಡೆಗೆಟ್ಟು ನಿಂದರು 
ಚಿತ್ತವಿಪ್ರಲರು (ಕುಷ್ಮಾರ- ೧-೨3). ೨. ಆಕಾಶದಲ್ಲಿ ಮೋಡಗಳ 
ಘೆರ್ಷಣೆಯಿಂದ ಉಂಟಾಗುವ ಬೆಳಕು : ವಿದ್ಯುತ್ತು: “ಶುಪಾ, 
ಚಪಲಾ . - - ಐರಾಪತೀ ಎ ಈ ೧೧ ಮಿಂಚು” (ಕರಾಯ. ೧೦-೬೦): 
ಪೊಳೆವ ಮಿಂಚುಗಳುಂ ಕರಮುಚ್ಚಮಪ್ಪ ಬೆಟ್ಟುಗಳ ತಟಿಂಗಳಿಂ ಸುರಿವ 
ನಿರ್ಜ್ಹರಮುಂ ಪೊಸಕಾರೊಳ್ಳಿತಂ ಬೆಳ ಗೆ. ಪಥಿಕಾಂಗನಾಜನಮನಂಜಿಸು. 
ಪಂತಿರೆ ತೋಣ ಸುತ್ತಲುಂ (ನರಾ: ಎ೨೪): ಸಿಡಿಲಿಂ ಮಿಂಚಿಂ 
ವೆೊೊಟಗಿಂ ಪಡೆಗುಳ್ಯಂ ಪಡೆವಹೀಂದ್ರರೆರ್ದೆಗಿಡುವಿನೆಗಂ ಸಿಡಿಲಂ ಮಿಂಚಂ 
ಮೊಟಗುಮುನೊಡನೆ ತೆರಳ್ಹದುವು ಜಯನ ಶರನಿಕರಂಗಳ್‌ (68. ೧-೬೨); 
ಎಜಿಗಿದನು ಸಿಡಿಲಾಗಿ ಕಂಗಳೊಳಿಜುಕಿದನು. ಮಿಂಚಾಗಿ (ಕುವ್ಮಾರ್ರೋ, 

೩. ವಿದ್ಯುಶ್ತಿನಿಂದುಂಟಾಗುವ ಶಕ್ತಿ; ವಿದ್ಯುಚ್ಛಕ್ತಿ: 
'ಮಿಂಚುದೀವಿಗೆ' ಪರಾ. ೪. ಮೆರುಗು : ಬತ್ತಿರ್ದ ವಕ್ಚ್ರಾಂಬುರುಹಂ 
ಮಿಂಚಾಗಲಿರ್ಪಂ ತೊಡೆದು . . . ಐದಿದಳ್‌ ವೃದ್ಧೆ (ರಃಕು- 6-೦೪) ; 
ಒಂದಿನಿಸು ತಪ್ಪಿಲ್ಲದೆಸೆವ ಸಂಭಾರಗಳನೊಂದಿಸಿಯೆ ಕಾಸಿದ ಕೊಣಬಿನಲ್ಲಿ 
ಮಿಂಚೊಂದಂವಂದದಿಂ ಬೆಣ್ಣೆಯಂ ಹಾಕಿ ವೊಗ್ಗರಿಸಿ ಕೆಂಡ[ದಿಂ) ಧೂಪದ 
ನಿಡುವುದು (ಸೂಕ. ೬-೮) ; ಕಣ್ಣೆವೆ ಬಿಳುಪೇಜ್‌ ಕಪ್ಪ ಹತ್ತಿಸಿ ಮುಖ 
ಕೆಣ್ಣೆಯ ಮಿಂಚುಗಳಿಕ್ಕಿ ... ಮುದಿಪಣಕ್ಮಂಗನೆಯರೆೊ ಪ್ರ: 


ಪಾಲ್ಗಡಲ 


೦೬-೦೦), 


ಮಿಂಚುಂಬುಳು 


(1650. ೩-೦೮೨); ವಶುಗಳ ಹೊಸ ಮೈ, ಮಿಂಚೆ: ತುಂಬ ಹತ್ತುವುದು 
(೪೫. 019). ೫. ವಿದ್ಯುತ್ತಿನಷ್ಟು ಅತ್ಯಲ್ಪ ಕಾಲ; ಕ್ಷಣ: 
ಒಂದು ಮಿಂಚಿನಾಗ ಹತ್ತ ಇಚಾರ ಗಿರ ಹೊಡೀತಾವು (33೦. ೩೨). 
೬, ಕ್ಷಣಿಕವಾದುದು; ಅತ್ಮಲ್ಪಕಾಲವಿರುವಂಥದು ; 
ಕಂಚಾಯಿತು ಒಂದು ಮಿಂಚಾಯಿತು ಮುಂದೆ ಊತಿಯಾ ಮಂದಿಗೂಬೆ 
(ಗಾಯ. ೭. ಅಧಿಕ್ಯ; ಹೆಚ್ಚಳ: ಇದಕಿನ್ನು ಮಿಂಚಾಗಿ ಯೇನು 
ಕಪ್ಪವು ಬರಲು ಮದನಜನಕನ ಧ್ಯಾನ ಮರೆಯದಿರು ನಿನು (ಯನಳ- ೬). 
೮. ಶ್ರೇಷ್ಠತೆ; ಹಿರಿಮೆ: `ಮಿಂಚುಕವ' ಪರಾ. ೯. 
(ಮುತ್ತೈದೆಯರು) ಕಾಲಿನ ಎರಡನೆಯ ಬೆರಳಿನಲ್ಲಿ ಧರಿಸುವ 
ಉಂಗುರ : ಪಾದಾಂಸುಳಿಗಳಿಗೆ ಬಿಸಜಾಕ್ಷಿಯೊರ್ವಳು ನಗುತ ಸೆಂಶೋಷದೆ 
ಮಿಸುನಿಯ ಮಿಂಚನಿಕ್ಕಿದಳು (ಕಂಸವಿ. 39-೭೧) 1 ಸುಮಂಗಲಿಯರು 
೬.೬ ೬ ಮಿಂಚೆ ವಿಲ್ಲಿ... ಮೊದಲಾದ ಅಭರಣಗಳನ್ನು ಧರಿಸಿಕೊಂಡು 
(ಕುರಮಂ- ೩೪) ; ಮಿಂಚು ಕಡಗ ತಾಲಿ ಇಲ್ಲದೆ ಮದುವೆಯ? (೧ಾ೩)- 
ಮಿಂಚಿನ ಹುಳು ಇ ಬೆಳಕನ್ನು ಬೀರುವ ಒಂದು ಬಗೆಯ ಕೀಟ: 
ಮಿಣುಕುಹುಳಂ : ಅಡವಿಯ ಮುಳ್ಳೈಲಿ ಮಿಂಚಿನ ಹುಳುಗಳು ಪಂಜನು 
ಹಿಡಿಯುವುವು (0೧. ೪೯-೧) ; ಒಂದೊಂದು ಸ್ಥಳದಲ್ಲಿ ಮಿಂಚಿನ 
ಹುಳುಗಳ ಮಾಲೆಗಳಿಂದ ತುಂಬಿದ ವೃಕ್ಷಗಳು ಸ್ಪಷ್ಟವಾಗಿ ದೃಷ್ಟಿ ಗೋಚರ 
ವಾಗುತ್ತಿದ್ದಿತು (8ತಾಕುಂ.39)- [ ನ ಮಿಂಚ್ಕು /ತಮಿ, ಮಲ. ಮಳ್ಳು; 
ತುಳು. ಮಿಂಚಿ, ಮೆಂಚಿ ; ತೆಲು. ಮಿಂಚು] 
ಮಿಂಚುಂಬುಳು 'ಮಿಂಚುಂಬುಬಿ? ನೋ. 
ಮಿಂಚುಂಬುಟು, ಮಿಂಚುಂಬುಳು. ಮಿಂಚುಬುಳು, ಮಿಂಚುಬುಟ್ಕು 
ಮಿಂಚುಹುಳ. ಮಿಂಚುಹುಳು (ನಾ). ಬೆಳಕನ್ನು ಬೀರುವ ಒಂದಂ 
ಬಗೆಯ ಹಾರುವ, ಕೀಟ; ಮಿಣುಕುಹುಳು; ಖದ್ಯೋತ: 
ಶಶಭೃತ್ಯಾಂತಿಗೆ ಮಿಂಚುಂಬುಟು ಸಮನೆಂತಕ್ಕುಮೊ ಮೊರೆಗಮೊರೆಗಮೆಣಗು 
ತೊಣೆಗಂ (೫ಂತು. : 0-೬೭) ; ಮಿಂಚುಂಬುಟ್ಬುವಂ  ಕಂಡುಮಿದು 
ಕೆಂಡಮೆಂದು ಬಗೆದದಜ ಮೇಲೆ ಪುಲ್ಲಂ ಪುಳ್ಳಿಯುವಂನಿಕ್ಕಿ ಮೊಕ್ಕಳ 
ಮೂದುವುದೆಂ (ಶಂತಕ. 2-೩) ; ಫಲಲನೆ ಪಿದಿವಂ ಮಿಂಚುಂ 


ಒಂದು 


ಬುಟುವಂ ಪಿಡಿವಂತೆ ವಜ್ರಮಂ ದನುಜಹರೆಂ (40. 0೩-00)- 
ಮಿಂಚುಂಬುಳು : ಮಿಣುಕಿದೆ ಕಿಡಿಯಿಬ್ಬನಿ ನೋಡ! ಕಾದಿರುಳಿನ 
ಮಿಂಚುಂಬುಳುವಂತೆ (ಕಕ: ೩೩-೭). ಮಿಂಚುಬುಳು : ಇನನಿರಲು 
ಮಿಂಚುಬುಳುವನು ಅಜನುವನ ತೆಅವಿ (ವಾಗೀರೆ ಶೇ. ೨೬೦-೦0: 
ಮಿಂಚುಬುಳುವಿನ ಕಿರಣವೆತ್ತಲು ಹೊಳಹಿಬೆತ್ತ: ಕೋಟಿಸೂರಿಯರ 
(ಕುಷ್ಮಾರೀ, ೩-೭೦)- ಮಿಂಚೆಬುಬು ; “ಮಿಂಚುಬುಬುವದಾ ಖದ್ಯೋತ. 
ಮರ್ಕು” (ಕುಂಗರಾ,. 3-00); ಸರಿಯೇ ಸೂರ್ಯಗೆ ಕೊಟಿ 
ಮಿಂಚುಬುಚುಗಳ್‌ (ಸೋಮೇಕ, ೧೦). ಮಿಂಚುಹುಳ : ಜಂಕಿಸಿತಿಂತುಡು 


ಸಂಕುಳ ' ಹೊಂಚುವ ಮಿಂಚ್ಯಹುಳಿಗಳ ಬೇಸಗೆ ಕೊನೆವರಿಯೆ (೧೪೩೦. 
೩-೬). 
ಸಿಂಗರಿಸಿದುದೆ. ಕೊಡುವುದಮೃತಸೇಚನವಾ (ಕಂಪು. 3೩-9); ತೆಳುವು 
ಬೆಳಕನು ಕದರಿ ಮಿನುಕುವ ಮಿಂಚುಹುಳುವೆಂದೆಣಿಸಲೋ | (ಸಂಗೀತ. 
04-3). [ ಮಿಂಜ್ಕು 4 ಪುಟು ] 

ಮಿಂಚುಕವಿ (ನಾ), ಶ್ರೇಷ್ಠನಾದ ಕವಿ ; : ಉತ್ತಮ ಕವಿ; ಮಿಂಚು 
ಕವಿಗಳ ಪಲವು ರಸಗಬ್ಬವನು ಗಮಕಡಲಿ ಉಂಚದಲಿ ಮೆಟಿದೋದಿ 
(ಲ್ಕ 3-೨0): [ ಮಿಂಚ್ಕು 3 ಕವ್ಮಿ] 

ಮಿಂಚುಗಣ್‌,, ಮಿಂಜುಗಣ್ಣು (ನಾ). ಹೊಳಪಿನಿಂದ ಕೂಡಿರುವ 
ಕಣ್ಣು ಮಿಂಚುಗಣ್ಮುಗಿದು ಮಾತುಡುಗಿ ತೊಳೆಲಿದಾಗೆ ಮಂಚದ 
ಮೇಲೊಳಗಿದರು (668. 06-000). ಮಿಂಚುಗಣ್ಣು : ಅಚ್ಚಕಾರಿಗೆಗಣ್ಣ 


ಮಿಂಚುಹುಳು ; ಮಂಂಗಾರಿನಿರುಳಲ್ಲಿ ಮಿಂಚುಹುಳು ತಂದು! 
j 


೭೧೨೩ 


46 


ಮಿಂಚುವಡೆ. 


ಮಿಗೆ ಮಿಂ: ಗಣ್ಣ - ೬ . ನಿಜಿಡಕುಚೆಭಾರೆಯರ್‌ ಬರುತಿರ್ದರುತ್ಸವದೊಳು. 

ಕನ್ನೈೈದಿಲುಗಳೆಸಳುಗ£ 
ಮಿಂಚುಗಣ್ಣ , . . ಹೆಣ್ಣುಗಳ್ಳೆದಿತೊಗ್ಗಿನೆಲಿ (8938, ೯-6೨) ; ಬಾತು 
ಕೊಂಡಿದ್ದ ಕಣ್ಣುರೆಪ್ಪೆಗಳ ಕೆಳಗೆ ಕಪ್ಪನೆಯ ಮಿಂಚುಗಣ್ಣುಗಳು ಮಿರುಗು 
ಶ್ರಿದ್ಧವು (ಶ್ರನರು, 03). ಮಂಡ್ಯ ೨. ಕಣ್‌ ] 

ಮಿಂಚುಗಣ್ಣು 'ಮಿಂಚುಗಣ್‌' ನೋ. 

ಮಿಂಚುಗಾಣಿಕೆ (ನಾ). ಹೊರಗಿನ ಪ್ರದರ್ಶನ : ಬಾಹ್ಯಾಡಂಬರ : 
ಕಂಚಿನೊಳಗೆ ಶಿಲೆಯೊಳಗೆ ದೇವನ ನೋಡೆ ಮಿಂಚುಗಾಜ್‌ಕೆಯ ಭಕ್ತಿಯದು 
(993. ೧೭-೦೦೭). [ಮಿಂಚು 4 ಎ ಕಾಜ ಇಕೆ] 

ಮಿಂಚುಗಿಡಿ (ನಾ). ವಿದ್ಯುತ್ತಿನ ಕಿಡಿ. ಕಣ : . ತಡೆದಿದ್ದ ನಮ್ಮೊಲವು 
ಹಂಡು ಥಟ್ಟನೆ ಕೂಡಿ ಮಿಂಚುಗಿಡಿಯನು ಸುರಿಸಿದಂತಾಯಿತು (೩೦೫. 

[ಮಿಂಚ್ಕ್ಮು _. ಕಿಡಿ] 

ಮಿಂಚುಗುರ್‌ (ನಾ). ಹೊಳಪುಳ್ಳೆ , ಉಗುರು ; 


(ತೆರಪು. ೩೭-೫೪) ; 


೨೪-೪)- 
ಒಸರ್ದಪುದಿದಲ್ಲಿ ಚಂದನ 


ರಸಮೆನೆ ಮಿಂಚುಗುರ ಮಿಸುಪ ಸುಣ್ಣೆ ಳಗೆನಸುಂ ಪಸರಿಸೆ ಮರಲ್ಹ 
ಕರಮೊಂದೆಸೆದುದು ಚಂದ್ರಾತಪಕ್ಕೆ ಮಜಯೊಡ್ಡಿವವೋಲ್‌ (ಕರಂ. 


ol). [ಮಿಂಚು 4 ಉಗುರ) 
ಮಿಂಚುಗೂಡು (ಕ್ರಿ)- ಹೊಳಪಿನಿಂದ ಕೊಡು; ಕಾಂಶಿಯುತವಾಗು ; 
ಅವಳ... ಕಣ್ಣು ತೀಕ್ಷ್ಣ ಶಸ್ತ್ರದಂತೆ ಮಿಂಚುಗೂಡಿದ್ದೆವು (8ಡುಂತ- 10೩). 
[ಮಿಂಚು ... ಕೊಡ್ತು] 
ಮಿಂಚುದಲೆ (ನಾ). (ಲೋಚಿನಿಂದ ಕೂದಲಿಲ್ಲದೆ ಬೋಳಾಗಿದ್ದು) 
ಹೊಳೆಯುತ್ತಿರುವ ತಲೆ: ' ಮಿಂಚುದಲೆ ಬಿದ್ದ ಪರ್ಬನ... 
ಡೊಂಬುಗಳು , , . ನೆರೆಮುದು (ಸೂಟು. ೪-೪0); ಮಿಂಚುದಲೆಗಳ 
ಖಂಡಿವಲ್ಲಳ: -. . ಜೈನರೆ ಹಿಂಡು ನೆರೆದು (ಶಿಸಫು. 10-೪). 
[ಮಿಂಚು ... ತಲೈ] 
ಮಿಂಚುದೀವಿಗೆ (ನಾ). ವಿದ್ಯುದ್ಧೀಪ : ಹೊತ್ತು ಆದೊಡೆ ನಲ್ಲಿ ನೀರೂ 
ಹೋಗಿಬಿಡುವುದು ಗಕ್ಕನೆ ಮರ್ಮ ಕೆಣಕಲು ಮಿಂಚುದೀವಿಗೆ ಅರಿಬಿಡುವದು 
ಪಕ್ಕನೆ (ಹಾಡುಪಾ- ೫೦-೦೦). [ಮಿಂಚ್ಯು 4 ದೀವಿಗೆ] 
ಮಿಂಚುನೋಟ (ನು)- ಹೊಳಪುಗಣ್ಣಿನ ದೃಷ್ಟಿ : ಜೀವನದಲ್ಲಿ ಹಲವು 
ಸಾರಿ ವಾರೆನೋಟ: ಕುಡಿನೋಟ. ಮಿಂಚುನೋಟಗಳ ಅನುಭವವಿಲ್ಲದಿರುವ 


ವರು ಅತಿವಿರಳೆ (ಏಿಮ್ಮುಕ್ಕ. ೭). [ಮಿಂಚ್ಕು 4 ನೋಟ] 
ಮಿಂಚುಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ ; ಜ್ಯೋತಿಷ್ಯತಿ ; 
“ಪಾರಾವಶಾಂಭ್ರ. ಕಟಭಿಃ ಜ್ಯೋತಿಷ್ಯತೀ. ಅಶು - ೫ 
ಕಂಗೊಂಗೇಗಿಡ .-'. ಜ್ಯೊ ” ಔಡ್ಮಾಚಿ: 096); ಮುಪ್ಪುರ 
ಗಳನ್ನು ಉರಿಸಲು ಹೊರಟ ಶಿವನೂ ಮಿಂಚುಬಳ್ಳಿಯ ಹೂಗಳನ್ನು 
ಫರಿಸಿದ್ದನಂತೆ 1 (9೫೧. ೬೩). [ಮಿಂಚ್ಯು _ ಬಳ್ಳಿ] 


ಮಿಂಚುಬುಳು "ಮಿಂಚುಂಬುಟು' ನೋ. 

ಮಿಂಚುಬುಬು 'ಮಿಂಚುಂಬುಬು” ನೋ. 

ಮಿಂಚುರಿ (ನಾ): ವಿದ್ಯುತ್ತಿನ ಉರಿ. ಬೆಂಕಿ: ಪ್ರಮಿತ್ಯೂಸನ್ನು 
ಬೆಸೆದು ಬಂಧಿಸಿದ್ದ ರೊಕ್ಷಶಿಖರಾಗ್ರವೇ ಮೊಳಗುದನಿಗೆ ಮಿಂಚುರಿಯ 
ಹೊಯ್ಲಿಗೆ ಹೋಳಾಯಿತು (ಣದ್ಧಕ್ತ. ೫೫೩11, ಶೀತಿಕ). 

[ವಿಂಂ್ಯು 4 ಉರ್ಮಿ] 

ಮಿಂಚುವಡಿಗ (ನಾ). ಥಳಥಳಿಸುವ ಪೀಕದಾನಿ: ಪೊಣ್ಮಂಚಿಯ 
ಮೇಲಟ್ಟು ಗಿಂಡಿ .ಮಿಂಚುವಡಗ ವೀಣೆ ಸಂಗಲಿಸಿದುವು ಲಾವಂಚನ 
ಬೀಸಣಿಗೆಗಳು (ಕರತ. ೦೩೨). [ಮಿಂಚ್ಯು _. ಪಡಿಗ] 

ಮಿಂಚುವಡೆ (ಕ್ರಿ). ಹೊಳಪನ್ನು ಹೊಂದು: ತನಿವಣ್ಣ ಗೊಂಚಲಿಂ 
ಮಿಂಚುವಡೆದ ಮೇಲ್ಮರನನಡರ್ವ ಕೋಡಗಂಗಳ ಬಳ್ಳಿವಾಲಮನೆಳೆನಾಗ 


ಮಿಂಚುದೆಳೆಗು 


ರೆಂದು ಸೆಳೆದು ಕಡಿದ ಡಾಡಲವ್ವ ಳಿಸುವ ಮುದಿಮುಂಗುಲಿಗಳುವುಂ 
ನೋಡುತ್ತುಂ ನಿಚ್ಚವಯಣದಿಂ ಬರೆವರೆ (ಕಲ್ಮಿ. 349). 
[ಮಿಂಚ್ಕೆ ಎ. ಪಡ] 

ಮಿಂಚುವೆಳಗು (ನಾ). ೧. ವಿದ್ಯುತ್ತಿನ ಕಾಂತಿ, - ಪ್ರಕಾಶ: 
ಮಿಂಚುವೆಳಗಂಚಿರಮಾಯ್ತು ಶಿಖಂಡಿ ತಾಂಡವಕ್ಕಲಸಿದುದು . . 
ಶರತ್ಸ್ರ್ಯಥಮಪ್ರವೇಶದೊಳ (ಗನ. ೪-೬೬). ೨. ಕ್ಷಣಿಕವಾದ ಬೆಳಕು : 
ಚಂಚಲವಾದ ಪ್ರಕಾಶ ; ಮಿಂಚುವೆಳೆಗಿನೆ ಬಳಕೆಯಲಿ ಮನ ಮುಂಚಿ 
ಮೈಗೊಂಡಳಲುವಾತುಮವಂಚ£ರು ನೀವ್‌ ಪಶುಗಳೆಂದರೆ ಬೇದವೇಕಿ 
(ಕುವ್ಮಳ- ೬೨೬) [ಮಿಂಚು 4 ಬೆಳೆಗ್ಯು] 

ಮಿಂಚುವೋಗು (ಕ್ರಿ). ವಿದ್ಯುತ್ತಿನಷ್ಟು ಕ್ಷಣಿಕವಾಗಿ ಹೊಳೆ. - 
ಪ್ರಕಾಶಿಸು; ಇದೇಂ ಮಾನವರ್ಗಮಮ ... 
ಫೊದಟ್ಟಿ ಸಿರಿಯೆಂಬುದಿಂತೊಗೆದ ಮಿಂಚುವೋದಂಚಿಯೊಳ್‌ ಸದೃಕ್ಷಮೆನ 
ಲೊಲ್ಲರೀ ಭವದೊಳುಂಡೊಡಂ ಕಂಡೊಡ್ಮ್ಮ(ಕಠುಶು- ೯-೦೯). 

[ಮಿಂಚ್ಯ್ಯು 4 ಪೋಗ್ಗು (ಇ ಪೋ) ] 

ಮಿಂಚುಹುಳ 'ಮಿಂಚುಂಬುಟು' ನೋ. 

ಮಿಂಚುಹುಳು `ಮಿಂಚುಂಬುಚು' ನೋ. 

ಮಿಂಚುಳ್ಳಿ 'ಮಾನ್ಸುಳ್ಳಿ' ನೋ. 

ಮಿಂಚೆಳೆ (ನಾ). ಹೊಳೆಯುವ ರೇಷ್ಮೆಎಳೆಗಳಿಂದ ಕೂಡಿದ ಸೀರೆ : 
ವಮಿದುಕಿ ಎಳೆಯವಳಾಗಿ. ಮಾಸು ಮಿಂಚಿಳೆಯಾಗಿ ಸವೆದ ಮೈ ತುಂಬಿ 
೬ » - ನಸುನಕ್ಕಳಾ ತಾಯಿ (ಕೊಂಗಳು- ೨೦-೮)- 


ಭ್ರಮೆಯೊ 


[ ಮಿಂಚು ೬ ಎಳ್ಳೆ (< ಎಲ್ಲ ] 


ಮಿಂಚೋಲೆ (ನಾ). ' ಪ್ರಕಾಶಮಾನವಾದ ಕಿವಿಯ ಆಭರಣ ; 
ಹೊಳೆಯುವ ಓಲೆ: ಮಿಜುಗುವ ಮಿಂಚೋಲೆ ಸುಲಿಪಲ್ಲು. . . 


ಎಸೆಯಲು ಮೆಜ್‌ವರು (ಕುಣಸಾಂ. ೨3-೬೪). [ಮಿಂಚ್ಕು _. ಓಲೆ] 
ಮಿಂಚೊಡರ್‌ (ನಾ)- ಕಾಂತಿಯಿಂದ ಕೂಡಿರುವ ದೀಪ : ಮಿನುಗಿದುವು 
ಮಿಂಜೊಡರ್‌ ಮನೆಮನೆಗೆ, ಮಿಂಚಿನಲರಿನ ಗೊಂಚಲೋಲ್‌ (ಶ್ರ ಉರ: 
1೬-೭೩), [ಮಿನ್‌ (ಎ ಮಿಂಚ್ಮು) 4 ಸೊಡರ್‌] 
ಮಿಂಟಿಗೆ 'ಮೆಂಟಿಕೆ' ನೋ. 
ಮಿಂಟೆ, 'ಮಿಟ್ಟೆ' ನೋ 
ಮಿಂಟೈ (ನಾ). ಒಂದು ಬ! 
೬ *ಮಿಂಟಿ. ಕಕ್ಕೆ; ಚಿಟ್ಟಲವುಡಲ್ಲ ಹಿಕ್ಕಾಡಲ್ಲಿಕೆ ಇವುಗಳ 
ಪ್ರತ್ಯೇಕ ೫ ತೂಕಡ ಲೆಬ್ಬದಲ್ಲಿ ಕೊಂಬುದು 
ಮಿಂಟೆಯಂಬು 'ಮಿಟ್ಟೆಯಂಬು' ನೋ. 
ಮಿಂಡ (ನಾ). ೧. ವೀರ: ಶೂರ; ಪರಾಕ್ರಮಿ: ಕೋಚಿಕನಾಮ 
ಫೇಯಶಿಲೆ ಮುಂದಿರೆ ಭೋಂಕೆನೆ ಕಂಡು ಮಿಂಡರುತ್ಹಾಟಿಪೆಮೆಂದು 
ಪೂಣ್ತಖಿಳಶಕ್ತಿ ಯಿನೆತತ್ತಿತುಮಳ್ಳೆ ಶೊಯ್ಯೆ ನಿ;ಪಾಟವರಾಗಿ ಪಿಂಗೆ (ನರಕ, 
8-83) ; ಅಟವಿಕದಳೆ ಹೊಯ್ದ ಮಿಂಡರ ಮಾಟನೆತ್ರಿದರವರು ಕಾಸಿನ 
ಕೋಟಲೆಗೆ ನಾಪೊಲ್ಲೆಮೆವರು ಚಿತ್ರಸೇನಂಗೆ (ಕುನ್ಮಾರಿ. ೦೮-೩೮) ; ಮಿಂಡ 
ದುಂಡಿಗಳರ್ಥಿಕಾಜರು . . . ಖಂಡೆಯದ ಕಲಿಕಿಗಳ ತರಳರ ತಂಡ ಕೂಡಿತು 
(ಕೊರ. ೩-3-00), ೨. ಮಿಗಿಲಾದವನು ; ಶ್ರೇಷ್ಠನಾದವನು ; 
ಕೆಕಿಲನ ಗಂಡ ಕರ್ಮದ ಮಿಂಡ ಮುರ್ಮೋಹಜಾಲಾಂಧಕಾರಮಾರ್ತಾಂಡ 
4. 6-0) ; ಹೊಸ ಬಿರುದರ ಗಣ್ನೋ ರಾಯರಾಷುತ್ತ ಮಿಣ್ಣಃ (4. 
೫38, ತುಮಕೊ-0-68; 1171). ೩. ಹೆದರಿಕೆಯನ್ನುಂಟುಮಾಡುವವನು 
ಭಯಂಕರನಾದವನು : ಮೂರು ರಾಯರ ಗಂಡ ಚುಡಿ ಕೇಳ್ವರ ಮಿಂಡ 
(ಕುವಾಸಾಂ. 0೩9): ೪. ಉಪಪತಿ ; ಜಾರ; “ಜಾರಃ, ಉಪಪತಿಃ-ಈ 


ಪಿ ಮಿಂಡನ ಪೆಸರ್‌” (ಇಂ. 906) ; ನಿನ್ನ ಬೇಟದ ಮಿಂಡನಾವನವನಂ 


ಯ ಸಸ್ಯ : ಸಮೆಸ್ತಜ್ಯರಗಳಿಗೆ ; ಹಿಪ್ಪಲಿ 
ಬೇರುಗಳು 
(7?) 


(ವೈ. ೧೫). 


೨೦. 


ಮಿಂಡಜಂಗಮ 


ಪೇಟಸೌಂಡು ಬೆಸಗೊಳಿ (ಕಕತ ೭80): ಒಳಗಣ ಗಂಡನವ್ವಾ 
ಹೊಟಗಣ ಮಿಂಡನವ್ವಾ ಎರಡನೂ ನಡೆಸಲು [ಬಂರದಪ್ವ] (ಮಕಾರ. 0: 
ಪರಾಂಗನೆಗೆ ಮನದೆಳಸಲೆಳಸುವರಪರ ಹೆಂಡಿರಿಗಿಳೆಯ 
ಮಿಂಡರು (ತೊರಂಾ- ೩-6-೭). ೫. ಸ್ವಸಾಮರ್ಥ್ಯದಿಂದ ವಶಪಡಿಸಲು 
ಆಗದ ವಸ್ತು, ವ್ಯಕ್ತಿ. ಪ್ರಾಣಿ ಮುಂತಾದುವು : ಹೊಳೆ ದಾಟಿದ 
ಮೇಲೆ ಅಂಬಿಗರ ಮಿಂಡ (ಗಾರ) ನ ಕತ್ತೆ ಚಿತ್ರಗಾರನ ಮಿಂಡ (ಣರ): 
(ಗು). ೬. ಏರುವ; ಉಕ್ಕು “ಮಿಂಡಪ್ರಾಯ' 
೭. ಹರೆಯದ ; ಪ್ರಾಯದ: 'ಮಿಂಡಗೊರವ' ಪರಾ. 

ಮಿಂಡಮಕ್ಕಳು ಎ ಶೂರರೂ ಸಮರ್ಥರೂ ಆದ ಸ್ವಚ್ಛಂದ 
ತರುಣರು : ಅಂತು ತುಣುಪಟ್ಟಿಯ ಕಿಜುಮಕ್ಕಳಂ ಬಲ್ಮಕ್ಕಳಂ ಮಿಂಡ 
ಮಕ್ಕಳುದುನೊಂದೆ. ಕೋರೊರ್ಥ ತಂದು ಪುಯ್ಯುಲಿಡಿಸುವ ಕೃಷ್ಣನಂ 
* ೨ -ಕರೆಯಂತ್ತಿಂ (6ರ್ಥನೇ. ೬-6೫ ನ). 

[ದೇ.॥ ತಮಿ. ಮಿಂ್ಬ ; ತುಳ್ಳು ಮಿಂಡೆ ; 


16-009) ; 


ವ 


ವಃ ಪರಾ. 


ತೆರು, ಮಿಂಠಂಡು. 

'ಡಡು : ಕೊಡ. ಮುಂಡೇ ; ಕೋತ. ಮಿಂಡ್ನ್‌, ಮುಂಡ] 

ಮಿಂಡಕ್ಕರು (ನಾ). ಪ್ರಾಯದ ಮೋಹ: ಸೊಕ್ಕುನೀರೆಯರೆಳೆವ 
ಮೇಲುದ ಸೆಳೆಯದಡಯಿಕ್ಕುವರ ದಂದೆ ಪರ್ಯಂಕಮಂ ಪೊತತ್ತಿ 
ಮಿಂಡಕ್ಕರಿಂ ಪಾರಿದರ್ಬಂದು (ಕನರುಂ- ೫-೦೪). 

[ಮಿಂಡು 4 ಅಕ್ಕರು (< ಅಟ್ಕಲ್‌,)] 

ಮಿಂಡಗಾತಿ (ನಾ). ಜಾರೆ; ಮಿಂಡಿ: ಈರ್ವರೂ ಮಿಂಡಗಾತಿಯ 

ಬೀಲೆ ಸಿಟ್ಟಾಗಿ, ಕೈ ಎತ್ತಿ - ಹಾಗೆಯೇ ಹಾಡುವರು (ಕರಿದ್ರಿರು. ೭). 
[ಮಿಂಡ _. - ಕಾತ್ರಿ] 

ಮಿಂಡಗಾರ `ಮಿಂಡಗಾಣಿ' ನೋ. 

ಮಿಂಡಗಾಅ. ಮಿಂಡಗಾರ (ನಾ). ೧. ಜಾರ; ವಿಟ: ಬಬ್ಬ 
ಸೂಳೆಯ ಬಾ?ಲಲ್ಲಿ ಎಂಬತ್ತು ನಾಲ್ಯಿಲಕ್ಷೆ ಮಿಂಡಗಾಣರು (ಕರ್ಮಾಶಿಸ. 10), 
ಮಿಂಡಗಾರ : ೧. ಸೂಳಿ ಸುಲಿದುಕೊಂಡು ತಿಂದಳು, ಮಿಂಡಗಾರ 
ತಿರಿದಂಕೊಂಡು ತಿಂದ (ಗಾರೆ. ವಿ. ಸ್ವಾಧೀನ ಪಡಿಸಿಕೊಳ್ಳುವವನು ; 
ವಶಪಡಿಸಿಕೊಳ್ಳುವವನು 2 ನೀವು ಘಸಿದ ವ್ರವ್ಯಕ್ಕೆ ಈಗ 
ಮಿಂಡಗಾರ್ರು ಬರುತ್ತಾರೆ (ಮುತ್ತಾನೂ- 0೩೦). [ಮಿಂಡ 4 - ಕಾಜ] 

ಮಿಂಡಗಾಲಿಕೆ (ನಾ). ವ್ಯಭಿಚಾರ ; ಹಾದರ: ಮಿಂಡಗಾಆಕೆಯಲ್ಲಿ 
ಗಳಿಸಿದ ಸೌಖ್ಯವನುಂಡಲ್ಲದೆ ತೀರದೆ (ಮೋಹತ. ೩೫-೬6). 

[ಮಿಂಡಗಾಅ 4 - ಇಕಿ] 

ಮಿಂಡಗುದ್ದಲಿ (ನಾ). ಒಂದು ವಂಶದ ಹೆಸರು: ತೊಗರ ಮಾಚಿ 
ಸೆಟ್ಟಿಯ೨ಂ ಮಿಂಡಗುದ್ದಲಿ ನಾಮಿಸೆಟ್ಟಿಯಂಂ ಸಮಸ್ತಮುಂವನ್ಮುರಿದಂಡ 
ಗಳುಮಿಂತು ಪೆಟ್ಟಣಮಶೇಶದ ಸಂನ್ನಿದಾನದಲು . . . ದೇವರ್ಗ್ಗೆ ಕೊಟ್ಟ 
ಕೆಯಿ ಕಂಮ್ಮವಯ್ದತ್ತು (ಎಕ್ಕೆ 111, 880. oot-us: 3098); ಹು 
ಗೆಲ್‌ಯ ನಗರ ಮುಮ್ಮುರಿದಂಡ ಮಿಂಡಗುದ್ದಲಿ ಸಮಯ ಮಂತ್ರಿ 
ಸುವಂತ ಪಟ್ಟಸ್ವಾವಾಗಳು . . , ಆದಿಯೌದ ಹಲರು ಹದಿನೆಂಟು 
ಸಮಯವದೆಯ್ದೆ (ಸೋಮುಕ- ೩-೪೩). [?] 

ಮಿಂಡಗೊರವ (ನಾ). ಹರೆಯದ ಜಂಗಮ : ಪ್ರಾಯದ ಜಂಗಮ : 
ಎಲೇ ಮಿಂಡಗೊರವ ಹೋಪರೆ ಕಂಡು (£ಜರೆ. ರೇ. ೩೮-8). 

[ಮಿಂಡ 4- ಗೊರವ] 

ಮಿಂಡಜಂಗಮ (ನು). ಎ ಮಿಂಡಗೊರವೆ : ಮಿಂಡಜಂಗಮವಿಸರವಾ 
ಭರಣಾಂಬರಾಗರು . . , ತಾಂಬೂಲಾದಿಗಳನೊದವಿಸಿಕೊಳುತ್ತಾನಂದದಿಂ 
(2೫ಫ. ೦೦-೫೦); ಸಾಟ್‌ ಲದ ಮೇಲೆ ತೊಂಬತ್ತಾಜುಸಾವಿರ ಮಿಂಡ 
ಜಂಗಮ ಮಾಜ್‌ ಬಾಲರು ವೃದ್ಧರೆಯ್ತಹುದೆಣಿಕೆಗರಿದೆನಸಿ (ಶ್ರಶುಂ. 
೨೦-೩೦) [ಮಿಂಡ , ಜಂಗಮ] 


ಮಿಂಡತೆನ ೭೧೨೫ ಮಿಂಡುವಡೆ 
ಮಿಂಡತನ (ನಾ). ಎ ಮಿಂಡಗಾಳಕಿಕೆ ; ಚಂಡಿಗೊಂಡೋರಂತೆ ಹೋಗದೆ ಪೊಗರಿನ ಮಿಂಡಿ ಮಾಂಟೆಯ ಸರಳ ಶರಧಿಯೊಳದ್ದಿದೆನು ಹರಿಯಾ 
ಭಂಡಿಸುವುದಿದು. ಮಿಂಡತೆನಕಿದು. ನೀತಿಯೇ (0ಸಪು. (ಅಂಪಕಾ- 0೭-2೭). [4-3 
ಅಂಡ), [ಮಿಂಡ 4. ತನ] ಮಿಂಡಿಗೆ (ನಾ). ಗೊರಸಿನ ಹಿಂಭಾಗ : ಮಿಂಡಿಗೆಗಳಂ ಮಿಗೆ ಚುಂಬಿಪ 


ಮಿಂಡತಿ (ನಾ). ಉಪಪತ್ನಿ ; ಜಾರೆ ; ಹೆಂಡತಿಯು ವುಟ್ಟು ತಿರು 
ಗೋದು ಹ! 


'ರಕು ಹರಕುಚಿಂದಿ ಎಂಂಡತಿಯು ಪುಟ್ಟು ಮೆರೆವುದು ಮಿಷಲಯ 
ವಿ: u 


»1 
ಮೇಲ್ವಂವಿ (104. ಇಕೋ) | 
[ಮಿಂಡ ಎಂತ (ಇ ಇತ್ತಿ 
ಮಿಂಡಪೋದಿ (ನಾ). ಒಂದು ವಂಶದ ಪೆಸರು: 
ದುಹಾರಾಜಜ್‌ ಚಿತೆಯಪರಿಸಿನ 3೬ ೩ ಕಣ್ಣ ಕೊಟ್ಟ ಉಾಮಡಿಯ 
ತಳಾಜು ಮಿಣ್ಮಪೋದಿಯ ಪಳ 'ಮ 10 


ಹ. ಗೋಂಡ. &೩-% ; ಸ0- ೪00) {21 
ಮಿಂಡಪ್ರಾಯ (ನಾ) ಬೀಯ 
ದೆಯ್ದಿಸದಿಂತು ಮಿಂಡಪ್ರಾಯದಾತಂಗೆಂದು ಭಕ್ತಸಹಾಯಿ ಮುಮ್ಮಡಿ 
ಹಡಿಯನಿತ್ತಸು ಮೊನೆಯಧರನೆನಗೆ (2ಸಫಿ..28-00)- 
[ಮಿಂಡ 4 ಪ್ರಾಯ] 1 
ಮಿಂಡಭಕ್ತ (ನಾ). ಎ ಮಿಂಡಗೊರವ:  ಈಯನೇ ಇಮ್ಮಡಿಸಿ 


ಂಡಭಕ್ತಂಗೀಯವನಿಯಜ್‌್‌ಯಲ್‌ ದೊನೆಯ 
ಧರನೆಂಬ ಗಣನಾಥ (ಂಸಳ್ಳ. ೧೦-೩೭) [ಮಿಂಡ - ಭಕ್ತ] 
ಮಿಂಡದಂದಿ (ನಾ): ಪ್ರಾಯದ ಹಂದಿ : ಕೊಬ್ಬಿದ ಹಂದಿ: : ಮಿಂಡ 
ವಂದಿಯ ಲಾವಣಿಗೆಯ ಲುಲಾಯಲಾಲ: « « ಖಡ್ಗದ ಹಿಂಡುಗಳ 
ತೋಜ್‌ಸುವೆನೇಳು (ಕನಾ. ೧೩-೧೮) [ಮಿಂಡ 4. ಪಂದಿ] 
ಮಿಂಡಹೆರೆಯ (ನಾ). ಎ ಮಿ ದಾಸಿಮಯ್ಯನ ತೆಜದಿ 
ತವನಿಧಿಗಾಸಮಾಡೆನು ಬೇಡೆನು ಗುಂಡಯನವೊಲು ಮಿಂಡಹರೆಯ 
[ ಮಿಂಡ * ಹರೆಯ (ಎಂ. )] 
ಮಿಂಡಾಟಿಕೆ (ನ್ರಾ- ವ್ಯಭಿಚಾರ » ಹಾದರ ; ತರುಣಿ ಮಿಂಡಾಟಿಕೆ 
ಯೊಳಾರ್ಜಸಿದುರು: 


ನೆಯ - 


೦ಡಪ 


ವನು (೨೫೫: ೯-೩) ಪರಯ 


25 


ವಿತ್ತದಲಿ ಜೀವಿಡೆ ಪುರುಷನಾಲೋಕೆನವ ಮಾಡಿದ 
ವರ್ಗೆ ಘನನರಕ (602೫, ೪೬-೬೭): [ಮಿಂಡು ಆಟಕೆ) 
ಮಿಂಡಾಡು (ಕ್ರಿ) ಹಾದರ ಮಾಡು: ವ್ಯಭಿಚಾರ ಮಾಡು: 


ವಿಕೃತಿಮೇಷದೆ ಜಗೆದುಂ ಕಂದ 
ಗಾಗದಿಪ್ಪವಂ ಸತ್ಪುರುಷಂ (ಸಮ 


೧. 


ತುಂಬುಯೌವಸವ 


03-೩೪) ; 
ಬೇಡೆನುತೆ ಮಿಂಡಿಯರಿಗೆ 


ತೊಲಗ 
ಳ್ಳಿ ಮುಂಡಿಗೆಗಳನಡರಿ 


ಸಂಚರಿಸಿ ಮೆಲ್ಲಡಯೊದೆಯಂಂ ಚೆನ್ನಸುಗೆಯಂ 


ತಳರ್ಚಿಯಂಂ! 
೨) 


(ಕಾವತಿಕ್ಕೆ. ೧೨೨ ೭೮). ೨. ಉಪಪತ್ನಿ : ಬೆಲೆ ಖರ ತುಚ್ಛವುಂಟಿವಸಿರು 
ಮನೆವೊಕ್ಕೊಡೆ ಪೊಕ್ಕನಿಚ್ಛೆಯಗ್ಗಲಿಸಿದ ಮಾತೆ ಪಕ್ಕದಲೆಯೊಲ್‌ | 
ಏವಂತಂ ರತಿಯಿಲ್ಲ ಮಿಂಡಿಯೊಳ್‌ (ಸೂಕ್ಷಿಸು. ೮ ೩೯೪) ; ತಕ್ಕಯೊಡೆಯ। 
ಮಿಂಡಿಯುಪರತಿಯ ಸುಖವ ತನು ಜಕ್ಕುಲಿಸಿ ಪೊಗಳ್ವ ವಿಟನಂತೆ (6೪. 
೧-೬-೭): (ಗು). ೩. ಏರುವ ; ಉಕ್ಕುವ : "ಮಿಂಡಿಷರೆಯ" ಪರಾ. 
[ಮಿಂಡ ಇಣ್ಯ./ ತುಳು, ಮಿಂಡ] 
ಮಿಂಡ್ಮಿ 'ಮಿರಡಿ' ನೋ. 40 


ಮಿಂಡ್ಕಿ (ನಾ.) (?): ಕೆಂಡಗಳ ತನಿಗಿಡಿಯನಗಲದಿ ಡೆಂಡೆಣಿಸುತೆ. ಕಣ್ಗಳಲ್ಲಿ 


ವಾಲಮೊಪ್ಪಿ ನಿಂದೆಸೆದೆಳಸಣ್ಣರೋಮತತಿ 


ಹೇಳ: 


ಕೊರ್ಬಿದ ಮೆಯ್‌ ಮಿಗೆ 
ಸಿವೆತ್ತನಡ್ಡಸಹಿತಮಾ ವನಸ್ಥ ಳಮನೆಯ್ದಿದನೊರ್ವ ಮಹಾವಣಿಗ್ವರಂ 
(ನಕಕ 9:೬೭) 7 “ಗೊರಸು?” (ಪ್ರತ).  [.ಎತೆಲು, ಮಿಡುಗು] 
ಮಿಂಡಿತನ (ನೂ). ಹೆಣ್ಣಿನ ಯೌವನ,- ತಾರುಣ್ಯ : ಮಂದೆದುಜುಬ 
ಮಿಂಡಿತನಡಿ ನಿಬ್ಬಣಕ್ಕೆ ನಾ ಹೋದಡೆ ಮಂಡೆ ಬೋಳಾಗದನಕವಪ್ಪಿದಿನಗೆ 
[ಮಿಂಡ್ಮಿ 4 - ತನ] 


ನಿಬ್ದಣ (8ವಣ?- ೧೩ಕ-೬೯೯)- 


ಮೆಚ್ಚಂ ಪೊಡವಿಗೆ ಸಿವಶ್ತಿ ತಾನೆ ನೈಷ್ಮಿಕಮುನಿಷ೦ (ಎಳ ಸಣ, ನಕ್ಕ ಐ. 
೨೪-೨೮; 149). (ಮಿಡಿ, + ತೊತ್ತು (ಆ ತೊಟ್ಟು) ] 


'ಡಿವರೆಯ (ನಾ). ತುಂಬುಪ್ರಾಯ : ನವಯೌವನ : ಕಿರುವರೆಯದಿಂ 

ಪಂತತಮ್ಮಿಂಡಿವರೆಯದ ಸೋಕುವರೆಯ ನಡುವರೆಯದದರು (ನನರೋ. 

[ಮಿಂಡಿ, 4 ಪರೆಯ್ದ (ಪರಯ) ] 

ಮಿಂಡಿವೆಂಡತಿ (ನು). ನವಯುವಶಿಯಾದ ಹೆಂಡತಿ ; ಪತಿಯಿಲ್ಲದವಳಿನು 
ತೆನ್ನಯ ಮಿಂಡಿವೆಡತಿಯ ಕೋಳ್ಲೊ ಂಡಿಹ' ಕುನ್ನಿ ಧೃತಿಗಿಡಬೇಡ ಧೈರ್ಯ 
ಪನಾಂತು ಬಾರೆಂದು ರತಿರಾಜ ಮೂದಲಿಸಿದನು (ತೋಶತ, 0೨-೪೨). 

[ಮುಂಡ್ಮಿ 4 ಪೆಡಕಿ (< ಪೆಡಿಶಿ) ] 

ಮಿಂಡಿವೆಣ್‌ (ನಾ). ತುಂಬುಪ್ರಾಯದ ಹೆಣ್ಣು: ನವಯುವತಿ ; 
ಗಂಡುಮಿಾನ್ಫೊಗರ್ಗಣ್ಣ ದಿರ್ನಿಜವಸ್ಟ್ರಮಾಗೆ ಸುರೋರ್ವಿಯೊಲ್ಮಿಂಡಿವೆಣ್ಗಳ 
ತೋಳ ತೆಕ್ಕೆಯೊಳಾವಗಂ ಬಿಡದೊಪ್ಪೆಗುಂ ಚಂಡವಿಕ್ರಮೆಧಾಮನುದ್ಧಟ 
ಭೂಮಿಪಾಲಕನುಲ್ಲಸನ್ಮಂಡಲಾಗ್ರಕಿದಿರ್ಚಿ ದುನ್ನತಶ ತ್ರುಧಾತ್ರಿಪಸಂಚೆಯಂ 
(ಉದ್ದಿ. ೨-೮೯) ; ಉಚಿತವಜ್‌ದು ಮಿಂಡಿವೆಣ್ಗಳು ನವರತ್ನಖಚಿತ 
ಭೂಷಣಹಸ್ತದಲಿ ರುಚಿವೆತ್ವು ಬಡಿಸಲೈ ಶ್ರೀಕೃಷ್ಣರಾಯನು ರುಚಿಗೆಯ್ದೂ 
ಮೊಗವನೀಕ್ಷಿಸಿದ (ರೋಹತ ೧೪-೦೪). [ಮಿಂಡಿ, 4 ಪೆಣ್‌] 

ಮಿಂಡು (ನಾ). ೧. ಶೌರ್ಯ; ಕಲಿತನ : 'ಮಿಂಡೇಟು್‌' ಪರಾ. ೨೨. 
ವ್ಯಭಿಚಾರ ; ಹಾದರ ; `ಮಿಂಡಾಟಿಕೆ' ಪರಾ. ೩. ನವಯೌವನ : 
ತುಂಬುಪ್ರಾಯ : 'ಮಿಂಡಕ್ಕರು” ಪರಾ. ೪. ಇಂದ್ರಿಯಲಾಲಸೆ : 
ವಿಷಯಲಂಪಟತೆ : ($)- ೫. ಪುಂಡ; ತಂಟೆಕೋರ : ತಕ್ಕಿನ ಕರ್ಕಡೆ 
ಗೊಂಡು ಮಿಂಡು ಮಾರ್ಮಲೆದಿದಿರಾಂತು ನಿಂದಡಸಿ ಸುತ್ತುವ ಬಾರಿಗೆ 
ಮೆಯ್ಯನೊದ್ದಿ ಕೋಟಲೆಗೊಳಗಾಗಿ ಪಂದಿ ಸಮೆವಂದಮದಾರ್ಗಮಸೇವ್ಯ 


ವರ್ಣನಃ 


೨೪ ory 


0. (ಸುಕುಪೂ, ೩-06) ; ಮಸೆಗಿದನಿತುಂ ಮಿಂಡುಂ ತಾನೆ. ಭಯಂ 
ಕರಮಾಗೆ ಗಪೊಬ್‌ಯಂ ಪೊಕ್ಕು ಪಸ್ತ್ರವ್ರಾತಂಗಳಂ ನೆಣ 
ಕೊಂಡು ಸಂಕಿನದೆ ತುಡುವಂ (ರರ್ಶಾಖ್ಕು - ೨-೩1). ೬. ಅಹಂಕಾರ ; 
ದರ್ಪ: ಕಂಡಾ ವಿಮರ್ದಕಂ ಮಿಗೆ ಮಿಂಡಿನೊಳಿರ್ದರ್ಥಪತಿಯ. ಪಕ್ಷದೊಳ 
ವನುದ್ವಂಡತೆಯಿಂ ಧನಮಿತ್ರನನಂಡಲೆಯುತ್ತಿರದೆ ಬೈದೆನೆಲ್ಲರ್‌ ಕೀಳಲ್‌ 
(ಜಕಕು- 5-030). 

ಮಿಂಡುಗುದ್ದು- ೧. ಪ್ರಣಯದ ಮೋಹದಿಂದ ಬಿದ್ದ ಪೆಟ್ಟು ; 
ಪ್ರಿಯವಾದ ಹೊಡೆತ. ವಿ. (ಆಲಂ) ದೂರಾಲೋಚನೆಯಿಲ್ಲದೆ 
ಪ್ರಿಯನಿಂದ ಪಡೆದ ನಷ್ಟ. [ದೇ.॥ ತಮಿ. ಮಿಣ್ಣು] 
ಮಿಂಡುವಡೆ (ನಾ): ಪುಂಡರ ಸಮೂಹ ; ತಂಟೆಕೋರರ ಗುಂಪು, 
ದೇವ ಭವತ್ಪುಶ್ರಕ ಕರಮೋವದೆ ಸಂಕಿಸದೆ. ಮಿಂಡುವಡೆವೆರೆಸದಟಿಂದೋವೊ: 
ವೆಂದೆಳಳಿಕ ಜನಂ ದಾವಾನಲನಂತೆ ಸುಡುವನಿರುಳುಂ ಪಗಲುಂ (ರರ್ಮಾತ್ಮ. 
3-೬೪) [ಮಿಂಡು .. ಪಡ್ಕೆ] 


ಬಂದಸ! 


ಮಿಂಡೆ 


ಮಿಂಡೆ (ನಾ). ತುಂಬುಪ್ರಾಯದ ಸ್ತ್ರೀ: ತರುಣಿ: ಅಂಡೆಗಳ ಮಿಂಡೆ 
ಯರ್‌ ಕೊಂಡು ಕೊಸಟ . , . ನೀರ್ಗಳಂ ಚೆಬ್ಲುತಾಡಿದರ್‌ ಸರೆಸಿಯೊಳ್‌ 
ಸರೆಸ ಮಿಗಲು (ತಂತ, ೬-೨6) ; ಕುಂಡಲಿಯನಜದಾತ ಮಿಂಡೆಯರಿಗೊ 
ಲಿಯುವನೆ (1ರ - 30೬): ಮಿಂಡೇರ ಬಳಗವು ಬೆನ್ನತ್ತಿ ಬಂದು ನಿನ್ನ 
ರಂಡೇರೈವರು ಕೂಡಿ ನಗುತಲಿ ನಿಂತು (ಕರ: 50-3 )- [ಮಿಂಡು ,..-ಎ್ಮ] 

ಮಿಂಡೆವೆಣ್ಣು (ನಾ). ಇ ಮಿಂಡಿವೆಣ್‌; ಮಿಂಡೆದೆಣ್ನುಗಳಿಲ್ಲ ಮದವೆದ್ದು 
ತಮ್ಮೊಳು ಕಂಡ ಕಡೆಗೆ ಚೆಲ್ಲವರಿದು . . , ಉದ್ದಂಡತನದಲಾಡುತಿಹರು 
(ತುದ್ರಶಾ- ೩-೦6)... [ಮಿಂಡ 4 ಪೆಣ್ಣು (ಪೆಣ್‌) ] 

ಮಿಂಡೇಳ್‌ ' ಮಿಂಡೇಟು್‌ " ನೋ. 


ಮಿಂಡೇಟ್‌, ವಿಂಂಡೇಳ್‌ (ಕ್ರಿ). ೧. ಪೌರುಷದಿಂದ ಉಬ್ಬು ; 
ಉರ್ಕೆನ ಕೇಣಿಯ ಚೂಣಿ ಸೊರ್ಕುಂಜೆರ್ಕಾಗಲೊಡಂ ಕಂಡು ಮಿಂಡೆಟ್ಟಿ 


ಪಡೆಪಳರೆನ್ಲರುರವಣಿಸಿ ಮುಂಬರಿದೊಡ್ಡಿ ನಿಂದರಾಗೆ ಕಾದಿ ಮೋದಿ ತಾಂ 
ತಮಗೆ ಜವಹಂರದ ಪಡಿವಳೆರಾದರ್‌ (ಉಪ. ೦1೩-೨೭). ಮಿಂಡೇಳ್‌ : 
೧. ಎದ್ದುದೀ ಕಟಕದಲಿ ಬಲ ಮಿಂಡೆದ್ದು ಸುಭಟರು ಸಮರಭೂಮಿಯ 
ಹೊದ್ದಿದರು. ರುಳಪಿಸುವಡಾಯ್ದದ ಹೊಗರ ಹೊಳಿಡುಗಳ (ಕುಷ್ಮಾರ್ರೋ- 
6-04) : ಕಿತ್ತರಾ ಮಂದರಮಹಾದ್ರಿಯವತ್ಮಧಿಕಬಲವಿರ್ಯಶೌರ್ಯೋ 
ದ್ವೃೃತ್ತೃದೇವಾಸುರರು ಬೊಬ್ಬಿಅ:ದಾರ್ದು ಮಿಂಡೆದ್ದು (ಹರ. ಕ-೬-೨೪)- 
ವಿ. ಮದಿಸಂ ; ಸೊಕ್ಕು : ಪೊಚ್ಚಪೊಂದಾವರೆಗಳ ಧೂಳಿಗಳ ತನಿಗಂಪ 
ನುಂಡು ಮಿಂಡೆದ್ದ ಭೃಂಗಾಳಿಗಳ ಬಳಗಂ ಪರಿಯಲ (ತಮಿಳ ೩-6); 
ಗಂಡಾರಣ್ಯದಿ ದೊಡ್ಡೆ ಮಂಡುಕ ತನಗಿದಿರಂಡಲೆಯಿಲ್ಲೆನುತ್ತಾ ಕೊಂಡಾಡು 
ವಂತಿರೆ ಮಿಂಡೆದ್ದು ಕೆಡುವಂತೆ ಕಂಡು ಕಾಣದೆ ಹೋಹರು (ಕುಮ. ೬) 


೩. ತುಂಬುಪ್ರಾಯವನ್ನು ಹೊಂದು ; ನವಯೌವನಕ್ಕೆ ಬರು; 
ಮಿಂಡೆದ್ದ ಹೆಣ್ಗಳುಪವನಕೆ ನಡೆತಂದು . - - ಕಂಡಕಂಡವನಿಜಾತಂಗಳಂ 


ಚಿಗುರಿಸಿದರೊಡನೆ ಪೂದೋಲ್‌ಸಿದರು (೬:೫. ೬೨:೫): ಮಿಂಡೆದ್ದ 


ಪೊಲಗಾವ ಪಾಮರಿಯರುಂ ಮನದೊಲದಿನಿಂ ಪಾಡೆ (ರೀತಿಯ ೧-೦೬-೩೮): 
[ದಿಂಡು - ಎರ್ಬು) 
ಮಿಂತು ' ಮಿಟ್ರು ` ನೋ. 


ಮಿಂದು, "ಮಾ, "ಪರಾ. 
ಮಿಂದ್ಕು. ಮಾದಿ (ನಾ). (ದೇವತೆಗಳ ಹೆಸರಿನಲ್ಲಿಡುವ) ಮುಡಿಪು : 
ಮಾಸಲು : ಗವಆಕಿಗಳಯ್ನೂರ್ವ್ವರುಮಭಿನವಸೋಮ್ಯೇಶಂಗೆ ಮಿಂದಿನಲು 


ಪಣಮೊಂದಂ ಧುವಮಾಗೆ ಪೆಸುಂಬೆಗೆ ಹಾಗವನೆಆಕದೆ ಕರ್ತ್ರಿಯಲ್ಲಿ 
ಜೀಳೆಯನಿತ್ತರ* (33೩ಎ. 1-1, 03-೩೦: 109). ಐ ಇದು ` ಮಾದು ` 


ಎಂಬುದರ ಅಪಲಿಖಿತವಿರಬಹುದೆ ?. ಮಾದಿ: ಹೋದ ಇರುಳು 


ಕಾರಣರಿಗೆ ಇಟ್ಟಿ ವಿಜದಿಯನ್ನು ನಾಯಿ ಇದೆ (ಹಲಷೂ ೧೫೧). 
[ದೇ.॥ ಮಲ. ಮಾತ್ತು ; ಕೊಡ. ಮಾದು] 
ಮಿಕ 'ಮಿಗ'ನೋ: 
ಮಿಕಿಮಿಕಿ (ನಾ). ಆಶ್ಚರ್ಯದಿಂದ ಎವೆಮಿಟುಕಿಸದೆ ನೋಡುವುದನ್ನು 


ಮಿಕಿಮಿಿ ಸೋಡುತ್ತೆ (ಮುಂಜ: ೩-೭೪) : ಅವೆಲ್ಲ ಹಸಿದು ತಿರುಗುವ 


ಅನಾಥಮಕ್ಕಳ ಹಾಗೆ ಭೂಪತಿಯ ಮುಖವನ್ನೇ ಮುಕಿಮಿಕಿ ನೋಡುತ್ತವೆ 
(ಇಳ. ೨೬೦). 
ಮಿಕ್ಕ ' ಮಿಗು ` ಪರಾ. _ 


ಮಿಕ್ಕಡ (ನಾ). ಹೆಚ್ಚಳ : ಅಧಿಕ: ಎಳಸೊರ್ಕು ಜಕ್ಕುಲಿಪಂತೆ ಮಿಕ್ಕಡ 
ದಿಂದ ರಾಗಾಂಕುರಂ ನೆಗೆವನ್ನವಾಗಿರೆ ಮೆಯ್ಸುಮಂರ್‌ ನವಿದುಣ್ಮೆ 
ತಳ್ಳಿ ಂಕಗುಟ್ಟಿ' ಮುಟುಂಗಿ ಪೊಣ್ಮೆ ನಿಶಂಬದಿಂ ಮದನದ್ರವಂ (?) 
(34೬4). 04-00). [ದೇ.॥ ತೆಲು. ಮಿಕ್ಕಟ, ಮಿಕ್ಕುಟ] 


೭೧೨೬ 


5 


30 


40 


46 


ಮಿಗಗೆಯ್ಯ 


ಮಿತ್ಕು, (ಕ್ರಿ). ೧. ಮಾರು: ಅತಿಕ್ರಮಿಸು : ಮಿಂಚುಬೆಳಗುಚ್ಚಕಿಸಿದುತೆ 
ದೆಟ್ಟಲ್ಲು ಬರೆ ಸಂಚಳಿಪ ಮನಕೆ ಮಿಕ್ಕಲ್ಪೆ ಅಪನೀಯವದಿರೆ( 4ರ. 
ಕನ್ನಡ ಲಯದ ಯಾವುದೇ ಗಣ ಎರಡು ಅಂಶಗ 
ಯಾಗದು , 


19): 
ಳೆ ವ್ಯಾಪ್ತಿಗಿಂತೆ ಕಡಿಮೆ 
ನಾಲ್ಕು ಅಂಶಗಳನ್ನು ಮಿಕ್ಕಡೆ (ಕರೋ ಆ), ೨. 
ಉಳಿ : ಬಾಕಿಯಿರು : ಆಗಳಂಗನೆ ತೂಪಿಜದ ತನುಭಾಗವುಳಿಯಲು 
ಶಿವನ ಮಿಕ್ಕಿದ ಭಾಗದೊಳು. ಹುಗುಳೇಳೆ (ಏಿಸಪು- 0೩-೨೨) ; ಶಿವನೇ 
ವಿಪತ್ತು ಹೊಂದುದಂತವನಾದನು, ಮಿಕ್ಕಿದ ಜನರುಗಳಂ ಪೇಳುವುದೇಕೆ. 


(ಕುಳತು ೧೦6)- [ 5 ಮಿಗ] 

ಮಿಕ್ಕು ' ಮಿಗು ` ಪರಾ. 

ಮುಕ್ಕು (ನಾ) . ೧. ಉಳಿದುದು ; ಇತರ: ಜೀವರತ್ನಕಣೆಯೇ 
ಮಿಕ್ಕಾದ  ಪಾಷಾಡಗಳೆ  (ತೋಮೀಶ- 00); ಅಮುಮೆಂದುಸಿರ್ವ 


ಸಮುಚ್ಚಯದುಮವಿವಿಧಿ ನಿರುತಂ ದ್ವಿತೀಯೆಯೊಳವೂಕ್ಕಿರ್ಕುಂ ಸಮನಿಸ 


ವೈದುಂ ಷಟ್ಟಿಯೊಳುಮುಮವು ಮಿಕ್ಕಿನ ವಿಭಕ್ವಿಗಳ ಮೇಲಿರ್ಕುಂ 
(ಕಮರ: 033). ವಿ. ಮಿಗಿಲು: ಅತಿಶಯ: ಸಾಯದುಳಿದವರಿಲ್ಲ. 
ಮಿಕ್ಕಿನ ನಾಯಕರೊಳಕಟ (ಕವ್ಕಾರ್ರೋ. 3೯). ೩, ಹೆಚ್ಚಳ : ಆಧಿಕ್ಕ: 
(೨)... [ ಇಮಿಗು, /ತಮಿ- ಮಿಕ್ಕು ಶೈ ಹಾ ಅಧಿಕವಾದ] 
ಮಗ, ಮಿಕ (ನಾ). ೧. ಕಾಡಿನಲ್ಲಿ ವಾಸಿಸುವ ಮೃಗ ; ವನ್ಯ 
ಪ್ರಾಣಿ: ಅಲಿತಘಟಿಗೊಂದು ಮಿಗಮಪ್ಪೊಡಂ ಬೆಂಚೆ ಸಮನಿಸದ 
ಪೊಟಲ್ಸೆವೋದೊರ್‌ (ವತ್ಲಾಣ: ೪೩-೨೩): ಮಂದೆಣ ಮಿಗಮಂ ಕಲ್ರಪದೆ 


ಸಂದಿಸಿ ಬಚೀಗೊಳ್ಳ ಮಿಗಮುಮಂ ಕಟೂಷದೆ ತಾನೊಂದಳವಿದಪ ಬೆಚ್ಚು 


ಬಲಿಂದಮನಿಂ -ಬಿಲ್ಲ ಬಲ್ಲೆಯಂ 


(soe. a4) 
ತೆಆಿವಾಯ ಪಲ್ಲಿರಿದು 
ಪ್ರಕಟಿತ ಬಲುಹ. ತೋಜಗಿನಗೆ 


ಗಳ್‌ 


ಮಿಗವಲ್ಲ ಮಾನಸರೂಪಲ್ಲ 
ನಖದಿಂದಲಹಿತನ ಗೆಡಿಕೊಂಡಜುಹಿದ 
(ಮೋತತ, 10-33); ಕಾಡೊಳಿರ್ದುಂ 
ಖಗಂಗಳ್‌ ಮಜುಗಳನಾರಯ್ಯ್ಯತುಂ ಸೊಗಲ 
` ಮಿಗವೇಂಟೆ'` ಪರಾ. ೨. ಜಿಂಕೆ: ಚಿಗರೆ: 
(ಕೂ ” ಮಿಗಮೆದಕ್ಕುಮದೆರಲೆಗೆ - (೪46. ೬0). 
೩. ಕಸ್ತೂರಿಮ್ಮಗ : `ಮಿಗಸೊಕ್ಕು" ಪರಾ. ಮಿಕ ; ೪ 
ಹಂದಿ : ಸೂಕರ: "'ಮ್ಮಗಃ ೨೮೬); ಅನತಿ 
ದೂರದಲ್ಲಿಯೇ ಮುಕ ತನ್ನ ಮರಿಗಳ ದಂಡನೊಡಣೆ ಭೂತಾಡನ್ನ ಮಾಡುತ್ತ 
ಓಡಿಹೋಯಿತು (೬೩೮: ೪೯). ೫. ಬೇಟೆಯ ಪ್ರಾಣಿ: ಹುಲಿಯು 
ತನ್ನ ನಖಿಪಂಜರದ ಒಂದೇ ಹೊಡೆತದಿಂದ ದೊಡ್ಡ ದೊಡ್ಡ ಮಿಕಗಳ 


ವಿ. ಬಾನೊಳಿರ್ದುಂ 
[CU 0೬-34): 


ಮಿಗಮೆಡೆರಲೆ * 


೫೦-೪೪); 


ಮಿಕಂ” (ಕಾರಕ್ಕ- 


ಹೊಟ್ಟೆಯನ್ನು ಹರಿಯರಿತ್ತದೆ. (ಮುಂಣಯು. ೪೩೦). ೬. 
ಸುಲಭವಾಗಿ ಮೋಸಕ್ಕೆ ಗುರಿಯಾಗುವ ವ್ಯಕ್ತಿ: 
ನಿಮ್ಮಿಬ್ಬರ ಹೆಣ ನೆಲಕ್ಕೆ 


(ಆಲಂ) 
ಬಲಿಪಶು ; 
ಬಿದ್ದಾಗ ಇಬ್ಬರಿಗೂ ಬುದ್ಧಿಬರುವುದು, 
ಮಿಕವಾಗಿದ್ದಾನೆ (೬೬೩ನ್ಮಾ. ೧೩೫): 

ಮಿಗದರಸ - [ಜೈನ] ನೂರು ಇಂದ್ರರಲ್ಲಿ ಒಬ್ಬ; ಸಿಂಹ ಎಂಬ 
ಹೆಸರಿನ ಇಂದ್ರ : ಜೋಯಿಸರಾಣ್ಮಂ ಮಿಗವರನಂ ಮೊದಲಾಗಿ ಸಲೆ 
ಸೊಗಯಿಸುವ ಶತ್ತೇಂದ್ರರ್‌ . . , ಗಂಧಕುಟಿಯೊಳೆಡಗಿಜ್‌ದಿಹುದ್ದು 
(೩ಯ೫- ೦೬-೩೪)- ಮಿಗದಾಣ್ಮ ಎ ಪ್ರಾಣಿಗಳ ಒಡೆಯ : ಮೃಗರಾಜ ; 
ಸಿಂಹ 2” ಮಿಗದಾಣ್ಮಂ ಮ್ಮುಗದೇವನಲ್ಲಿ * (ರಾಣ €)- 

[< ಪ್ರಾ. ಮಿಗ. / ಸಂ. ಮೃಗ] 


ಮಿಗಗಯ್ಯ ` ಮಿಗಗೆಯ್ಯ ' ನೋ. 
ಮಿಗಗೆಯ್ಯ. ಮಿಗಗಯ್ಯ. ಮಿಗಗೈಯ (ನಾ). ಜಿಂಕೆಯನ್ನು 


ಧರಿಸಿದವನು; ಶಿವ: `` ಗೊರವನೈಕಿಲ್ವೆಟ್ಟಳಿಯನೈಮೊಗ: 


ಮಿಗಗೈಯ 


ಮಿಗೆ. ಗ]ಯ್ಮನುಂ , . . ಕೆಡಿಗ್ಗಾನು ೬೪): * ಎಳೆದೇರ; 
ಎ. ಮಿಗಗೆಕಾಕಾಂ, ಗ)ಯ್ಯನಿಂಗಳಗಣ್ಣ ಸಾಂತ ಪಂದಲೆದಜ್ಜಿ ಗಂದರ! 
ಗಿವಿಯನೀಸರಂ ದೇಸಿಗಂ ” (ಕಂ: ೩): ಮಿಗಗಯ್ಯ ; “ ಎಣ್ಮಯ್ಯಂ 
೬. ೬ ಮಿಗಗಯ್ಯಂ . . . ಅಯ್ಕೊಗಂ-ಈ ೩೩ ಈಪ್ವರಂಗೆ ಪೆಸರ್‌ * 
(1ಕಣ, ೪೭-೧) ಮಿಗಗೈಯ : * ಮಿಗಗೈಯಂ ಕಣ್ಣರಿಗಂ - . - 
ಮಾದೇವ ಸಬ್ಬ ಗಂಪರಗಿವಿಯಂ ” (ಕುಕ್ಕು- ೦1). | 
ಭವಣೆ ಕಯಗ್ಗಿ 1 ೨ ಅಬ | 
ಮಿಗಗೈಯ * ಮಿಗಗೆಯ್ಯ ` ನೋ. | 
ಮಿಗತೆ ` ಮಿಗುತೆ ` ನೋ. H 
ಮಿಗದಾಣ (ನಾ). ಪ್ರಾಣಿಗಳು ಇರುವ ಪ್ರದೇಶ; ಹಕ್ಕೆ : 
“ ಫೊಸಲ್ಲು ಮಿಸದಾಣ ಪಣೆ ” (ಟಂ: ಇಬ), [ಮಿಗ 4 ತುಣ] 
ಮಿಗದೇರ (ನಾ). ಜಿಂಕೆಯನ್ನು ವಾಹನವನ್ನಾಗಿ ಉಳ್ಳವನು : 
ವಾಯು: `` ಕಂಪುವಳಂ- ಎರಲ್‌, ಮಿಗದೇರಂ, ಎಲರ, ಗಾಳಿಈ ೫. 
ವಾಯೊವ .ಪೆಸರ್‌್‌ (ಕತಾ 76೩೩೮), ಮುಗದೇರನ ಮಿಗಮಲ್ಲಿಯ 
ಮಿಗವಗೆಯ ರವಕ್ಕೆ ಪೆಳರ್ದು ನೋಳ್ತಂದಪುದೇಂ ಸೊಗಯಿಸಿದುದೊ. 
ಸವಿನೋಟವದ ಬಗೆಯಂ ಖಜರಾಬಲಾಳಿಗುಪದೇರಿಪವೋಲ್‌ (5069- 0-೩೯): 
[ಮಿಗ 4 ತೇರ್‌ 1 ಅ] 
ಮಿಗದೊವಲ್‌ (ನಾ). ಜಿಂಕೆಯ ಚರ್ಮ ; ಕೃಷ್ಣಾಜಿನ : ಒಗೆದುದೊ 
ತಿಂಗಳಿಂಗೊಳದೊಳ್ಳೇನಸಿತೋತ್ಟಲಮಿಂದು ನಾರದಂ ಮಿಗದೊವಲುಟ್ಟನೋ | 
ಶಶಿ (390. ೬-೨೪). [ಮಿಗ 4 ತೊವಲ್‌ ( ಆತೋಲ್‌) ] 
ಮಿಗಪತಿ (ನಾ). ಪ್ರಾಣಿಗಳ ಒಡೆಯ ; ಮೃಗರಾಜ; ಸಿಂಹ: ತಿಳಿ 
ಮಿಗಪತಿ ಯಾವನೊರ್ವ ಸಮ್ಮಕ್ತ್ವವ ತಳೆದನವನೆ ಧನ್ಯನಲ್ತೆ (ಕರ್ಕ: ' 
[ಮಿಗ . ಪತ್ಯಿ] F 
ಮಿಗಬೇರ (ನಾ). (ಜಿಂಕೆಗೆ ಶತ್ರುವಾದ ಹುಲಿಯ ರೂಪ ಧರಿಸಿದ)! 


6-00)- 


ಒಬ್ಬ ರಾಕ್ಷಸನ ಹೆಸರು: ಪ್ಯಾಘ್ರಾಸುರ ; ತುಳಿಲಳವಾಂತು ನಿಂದ| 38 
ವಿ:ಗಬೇರನನಿಕ್ಕಿ ಬೆಳ್ಳಸಂದಳೆದೆಸದಿರ್ದ 
ತಳಿದೊಪ್ಪಿ ತೋಜಾದಂ (ಐಶು, ೩ೋ)- 
ಮಿಗಲಚ್ಚಣ (ನಾ). ಜಿಂಕೆಯ ಚಿಹ್ನೆ! 
`ಜೊನ್ನೊಡಲಂ 


ಬಾನ್ನವಿರನೊಳ್ಳರಿಜಂ | 
[ಮಿಗ - ಬೇರ) 
ಹೊಂದಿದವನು : ಚಂದ್ರ 


ಪ್ರ 
ಎ ತಿಂಗಳ್‌ ಈ ೨೦। 


ಮಿಗಲಚ್ಚಣಂ 


ಚಂದ್ರನ ಪೆಸರ್‌" (ಕತಸಾ- 96-೨4). [ಮಿಗ -- ಲಚ್ಹಣ್ಯ) 
ಮಿಗವಕ್ಕೆ (ನಂ). ಇ ಮಿಗದಾಣ: `“ಹಣೆಯೆಂದು ವಿಂಗವಕ್ಕೆ”" (ಕಲ್ಪ 
ಅವರು ಹೆಜ್ಜೆಗಳ ಗುರುತನ್ನು ಹಡಿದು ಮಿಂಗವಕ್ಕೆಗಳನ್ನು 
ಕ ಸ SiN 


ಕ್ಕೆ: ೩೦): 
ತಿಳಿದು 


ಕೊಳ್ಳುವರು (ಮತಿ 30). 


ಮಿಗವಕ್ಕೆಗ (ನಾ). ಜಿಂ 


ಖು ತನ್ನಲ್ಲಿ ನೆಲಸಿರುವಂಥವನು ; 
ವವನು : ಚಂದ್ರ : ''ಸವಿಗಡಲಣುಗಂ . 


ಜಿಂಕೆಗೆ 


೬ «ಎ ಶಶಿಯ ನಾಮಂ” (ಕಕ್ಕ. ೩೩); ಕಡಂಕೊರ್ಬಿ 
ವಕ್ಕೆಗನೊಳಾವ ಪಗೆತನಮಂ ಬಗೆಗೊಂಡು 
ತ್ವರಿಸಿ (೧೩8. ೦-೨೦೨ ಐ). ಸ; 
(ಮಿಗ 4 ಪಕ್ಕೆ (ಹಸ್ಸಿ) * ಗೃ | 
ಮಿಗವಗೆ (ನಾ)- ಜಿಂಕೆಯ ಶತ್ರು : ಹುಲಿ ; ಮಿಗಮಲ್ಲಿಯ್ಯ 
ಮಿಗವಗೆಯ  ರವಕ್ಕೆ ಪೆಳರ್ದು ನೋಳುಂದಮದೇಂ ಸೊಗಯಿಸಿದುದೊ 


ಪರ್ಜಿದ| 
| 
| 


ತಜ್ಞನಕ 


ಪನನಿಧಿಯಂ ಕನಲ್ಲು ಸು: 


ಸವಿನೋಟದ ಬಗೆಯಂ ಖಚರಾಬಲಾ?ಿಗುಪದೇಶಿಪವೋಲ" (ಕಂಠಂ. 
[ಮಿಗ 4 ಪಗೈ) 
ಮಿಗವಟ್ಟೆ (ನಾ): ಮೃಗಗಳು ಓಡಾಡುವ ಜಾಡು. ಮಾರ್ಗ : 
`'ಸರುವೆಂದು ಮಿಗವಟ್ಟೆ [೫ಣಂ-ಕೈ]' (ಕಳಸಾ. ೫ "ಸರುಮೆಂದೆನಲ್ಲಿ | 48 
ವಿಂಗವಟ್ಟೆಯು ತಾಂ?” (ಕಂಳಂ- ೫6): [ಮಿಗ -- ಬಟ್ಟಿ] 


0-4):| 


೭೧೨೭ 


| 
\ 


ಮಿಗಿಲು 


ಮರಿ 


ವಮಿಗವಟಃ (ನಾ) ಜಿಂಕೆಯ 2 ಮರಿಷುಲ್ಲೆ 2 ಕೊಂಬು ಮಿಗ 
ವಜ್‌ಯಕ್ಕು' (ಕನ್ಬಕ್ಕೆ. 89). [ಮಿಗ 4 ಮಜ] 

ಮಿಗವೇಂಟೆ (ನಾ). ಕಾಡುಪ್ರಾಣಿಗಳ ಶಿಕಾರಿ ; ವನ್ಯಮೃಗಗಳ ಬೇಟೆ : 
ಶಸ್ತ್ರವಿದ್ಯೆಯೊಳಂ ಮಿಗವೇಂಟೆಯೊಳಂ ನಿರತಿಶಯಪ್ರತಿಭಾಶಾಲಿಯನಾಗಿಸಿದಂ 
(ಖರಾತ: ೩-೩೯ ವ). (ಮುಗ 4 ಬೇಂಟಿ] 

ಮಿಗಸೊಕ್ಕು (ನಾ). ಮೃಗಮದ; ಕಸ್ತೂರಿ : ಅಜಢಿವಸುಳೆಗಳು ಅನುವಂ 
ಪಡೆದುವು . -. - ನನೆವಲ್ಲನ ಪಸುರ್ಗಾದಿನ ಮಿಗಸೊಕ್ಕಿನ ಪೊಸಮಿಂಟೆ 
ಚನೆ [ಮಿಗ 3 ಸೊಕ್ಕು (ಸೊರ್ಶು)] 


ಯೆನೆ (ಇದು ೦೩೪). 
ಮಿಗಿತೆ ' ಮಿಗುತೆ ' ನೋ. 
ಮಿಗಿಲ್‌. ಮಿಗಿಲು (ನಾ). ೧. ಹೆಚ್ಚಾದುದು ; ಅಧಿಕವಾದ:ದು ; 
ಹೆಚ್ಚಳ ೭ ಆ ಮುನಿದ ಖ್ಯನ ಸತಿ ಲೋಪಂಮುದ್ರೆ ತನೂಜರಿಂದೆ ಮಿಗಿ 
ಲೆನಿಸಿದತಿಪ್ರೇವ:ದೆ ನಡಪಿದ ವಿಟುಿಸ್ತೋಮದಿನಾಶ್ರಮಪದಂ ಮನಂಗೊಳಿ. 
ಸಿಕರ೦: (ಕದಂಘೂ. 609); ಮಡದಿಯೆನ್ನಗಲೊಳಗೆ ಸಕಲದೇವಾನ್ನವ 
ಒಡೆಯರಿಂದಲೂ ಮಿಗಿಲಾಗಿಕ್ಕಲು ತೆಗೆದಿರಿಸಿದೆನು (ಐಸನ- ೪4) ; ಮುಸುಕು 
ವುದು ಮುಗಿಲೊಮ್ಮೆ ಸೂರ್ಯನ ಮಸಕ ಮಿಗಿಲಹುಡೊಮ್ಮೆ (ಕುನ್ಮಾಳ- 
60-8೭), ೨. ಶ್ರೇಷ್ಠವಾದುದು : ಉತ್ತಮವಾದುದು; ಮೇಲಾ 
ದುದು : ಚಲದೊಳ್‌ ದುರ್ಯೋಧನಂ . . . ಧರ್ಮದೊಳ್‌ ನಿರ್ಮಲಚಿತ್ತಂ 
ಧರ್ಮಪುತ್ರಂ ಮಿಗಿಲವರ್ಗಳಿನೀ ಭಾರತಂ ಲೋಕಪೂಜ್ಯಂ. (stn. ೦9-೬೪); 
ಈ ಲೋಕಕ್ಕಾ ಮಾನಿನಿಯ ಕುಲಂ ಮಿಗಿಲ್‌ (026. ೪-೭೨). ೩. ಶ್ರೇಷ್ಠತೆ 
ಯಿಂದ ಕೂಡಿದ ವ್ಯಕ್ತಿ ; ಉತ್ತಮ ವ್ಯಕ್ತಿ : ಆ ದೇವಿಗಂ ರೂಪವಿಳಾಸ 
ಶ್ರೀಯೊಳೀ ದೇವಿಯೆ ಮಿಗಿಲ್‌ (60-8-33); ಧುರೆದೊಳಪಂ ಮಿಗಿಲೆನಗೆನೆ 
ನಿನಗೆ ಪಗಲೊಳೇಂ ಕಟ್ಟಿಲೆಯೇ (ಶಂಶಶಾ- ೦೨-೦1); ಅತನುಶ್ರೀಕಾಂತೆಗೀ 
6೬): ರತಿ ರಂಭೆ ತಿಲೋತ್ತಮೆ ಭಾರತಿ 
ಯಿಂಜಿವರ ದೊರೆಗೆ ಮಿಗಲೆನಿಸಿದ ಮತ್ಸತಿಯರ್ಪಲರಿರ್ದಪರ” (ರರ್ಮಾನ್ಮ- 
೩-೦೦೪); ತನಗೆಂತುಂ ಮಿಗಿಲೀ ಮಹೀಶಮದನಂ ತಾಂ. ಮೋಹನಾಕಾರದಿಂ. 
(ಕುಸುಮಾ, ೧೦-೭೦): ೪. ಅತಿಕ್ರಮ ; ಉಲ್ಲಂಘನೆ : ``ಅತ್ಯಾಧಾನ: 
ಮೆನಲತಿಕ್ರವುಮೆನಲು ಮಿಗಲೆನಿಕ್ಕುಂ ” (ಮಂಗ. ೦೩೩-೨೮): ಮಿಗಿಲು : 
೧- ವೈದಕರಪ್ಪ ವೇದವಿತ್ತುಗಳೊಂದುಕೋಟಿಗೆ ಅನ್ನವನಿಕ್ಕಿದ ಫಲಕ್ಕೆ 
ಕೋಟಿಮಿಗಿಲು ಶಿವಶರೆಣುಗೆ ಒಂದು ಭಕ್ಷವನಿಕ್ಕಿದ ಫಲ ಕೋಟಿಕನ್ಯಾ 
ಲಕ್ಕ ವಿಂಗಿಲು ಒಬ್ಬ ಭಸ್ಮಾಂಗಿಯ ಒಂದು ವೇಳೆಯ ತೃಪ್ತಿ 
(ಆರತ. 0೨-33); ಭುವನರೆಕ್ಷರ ಮತ್ಸೃದೇವರ ಹವಣನಾರೆಣಿಸುವರು . . . 
ವೇದವಾಕ್ಯಕೆ ಹತ್ತು ಮೊಳ ಮಿಗಿಲು (ಸಂಕಶ. ೪-೨೬) ; ಬಳಿಕೆ ನಿಂದುಮು 
ವಿಲಸದಭಿನವತೇಜ ದಿಗುಮಂಡಲಪರೀತೆ ಪುರಂದರನ 
ವೈಭವಕೆ ಮಿಗಿಲೆನಿಸಿ (ತೊರ ೦-೩-೦೪) ; ಜಗದೊಳಗೆ ಜ್ಞಾನವೇ 
ಮಿಗಿಲು (ಸರ್ವಖ್ಕ ೩೦೭): ೩. ಜಾಣಿನೊಳು ವಾಣಿಗಿಮ್ಮಿಗಿಲು . , . 
ಎನಿಸಿ ಮೆಲೆದಳು ಹರಿಶ್ಚಂದ್ರನೃಪಭರಸಿ (ಪಣ. ೦-೪೪); ದೇವಾಸುರ 
ನರೋರಗನಿಕರವಲಿ ನಾರಾಯಣನೆ ಮಿಗಿಲು ಅರಸ ಸಂಶಯವೇಕೆ ವಾಸ 
6-೩): ನಳಭೂಪನೇ ನರಲೊಃಕದೊಳಗುತ್ತಮನಲಾ ತತ್ವತ್ನಿ ಪಾರ್ವತಿಗೆ 
ನಾಕುಮಡಿ ಮಿಗಿಲು 48ರರಾ, &-೨-೦೦)- ೫. ಮುಂದಾದುದು ; 
ಮುಂದಿರುವುದು : ಸರಳಿನಿಂ ದೃಷ್ಟಿಯಿಂ ಮನದಿ ರಥಾಶ್ವ ಮಿಗಿಲು 
(ಕತಾ: ೬-೩೩). 
ಮಿಗಿಮಿಗಿಲು (ದ್ವಿರುಕ್ತಿ) : ಸುಖದ ಮಿಗಿದಿಗಿಲಿನಿಂದಾಕೆ ಬೆಂದು 
ಮನನೊಂದು. ಪ್ರೇಮಧರ್ಮದಾಸ್ಯವನಾಂತು ತಂಗಿರುವಳು 
[ಆ ಮಿಗು. / ತವಿಂ. ಮಿಕಲ್‌ ತುಳು, 
. ಮಿಗುಲು, ಮಿಕ್ಕಿಲಿ; ನಾಯ್ಕ. ಮಿಗಿಲ್‌ಎಉಂ] 
ನೋ. 


'ಕಾಂತೆಂಯೆ ಮಿಗಿಲ್‌ (ಮತ. 


ದಾನದ 


ರಾಜ್ಯಲಕ್ಷ್ಮಿಯ 


(ಗೂರೊಠಾ- ೩-೬೦). 
ಮಿಗಿಲ್‌; ತೆಲು 
ಮಿಗಿಲು 'ಮಿಗಿಲ್‌" 


ಮಿಗಿಜೆ 


ಮಿಗಿಲೆ:(ನಾ). ಸಮವಲ್ಲದ ಸಂಖ್ಯೆ; ಬೆಸ: 
ಗಳನ್ನೆಣಿಸಿದರು, ಆಕ್ಕ *'ಮಿಗಿಲೆ"' ಯಾಗಿ 'ದಿತು (ನಂಜ: ೬) : 
ಐತಾಳರು . . . ಪ್ರಸಾದವನ್ನು ತೆಗೆದರು. "ಮಿಗಿಲೆ” ಎಂದು ಹಿಗ್ಗಿನಿಂದ 
ಕಿರುಚಿ ನುಡಿದರು (ಮರನು. 30). [ಇ ಮಿಗಿಲ್‌] 

ಮಿಗಿಲ್ಲಣ್‌ (ನಾ). ೧. (ಶಿವನ) ಹೆಚ್ಚಾದ ಕಣ್ಣು; ಮೂರನೆಯ ಕಣ್ಣು 
೨. (ಆಲಂ) ಗೆಲ್ಲಲು ಸಮರ್ಥವಾದ ದೃಷ್ಟಿಯುಳ್ಳವನು: ಕಣ್ಣಿನ 
ಕಣ್ಣಿಟ್ಟು ನೋಡುವವನು: ಸಮರಕ್ಕುಯಂಧವೀವ ಕಯ್ದಿ ತರಣಕ: 
ಲೋಚನಕ್ಕುಪ್ತಮಂತ್ರಿ, ಮಿಗಿಲ್ಲಣ್‌ ಪರದುರ್ಗ್ಯವರ್ಗ್ಗವಿಜಯಕ್ಕಾಸ್ಮಾನ 
ರಂಗಕ್ಕೆ ರತ್ನಮಯಾಕಲ್ಪ ಮೆನಿಷ್ಟಿನಂ ನೆಗಳ್ಳ ಬಲ್ಲಾಳಂಗಮಾ ನಾರಸಿಂಹ 
ಮಹಿಶಂಗವಮಾತೃನಾದನಧೀಂ ಪೋಲಾಳ್ವ ದಂಡಾಧಿಪಂ 
ರನ: ೨೫-33: 2224). [ಮಿಗಿಲ್‌ + ಕಣ್‌] 

ಮಿಗಿಸು (ಕ್ರಿ). ೧. ಹೆಚ್ಚಿಸಂ; ಅಶಿಶಯಿಸು ; ಮಿಗಿಸಿದನು ರವಿರಾಜ 
ವಂಶುದಿಗಳ ರಾಯರ ರಾಜಧರ್ಮದ ಸೊಗಸನಮಲಚರಿತ್ರವಲಿ ಪಾಲನೆಯ 
ಲೂರ್ವರೆಯ (ತೂರರಾ. 6-8-೩); ಸಾಹಸಂ. ಮಿಗಿಸಿದರ್ಪೊಯ್ದಾಡಿ ತನಿವೀರ 
ರಸದಿಂದೆ ಸೊಗಪಿದರ್‌. . , ಚತ್ತುರಚತುರಂಗದವರು (ಜಣ. ೪-40). 
ಪಿ. ಉಳಿತಾಯ ಮಾಡು ; ಮಿಗುವಂತೆ ಮಾಡು : ಎತ್ತುಗಳನ್ನು 
ಮಾರಿ ಬಂದಿದ್ದರಲ್ಲಿ ಹಣ ಮಿಗಿಸಂದ ಮೇಲೆ ಚಿಕ್ಕ ಎತ್ತುಗಳನ್ನು 
ಕೊಳ್ಳುವಾ (ರಂಠಶಃ- ೪); ಸಂಬಳದ ಹಣ ಸ್ವಲ್ಪ ಮಿಗಿಸಿಟ್ಟುಕೊಳ್ಳಬೇಕು. 
(4೨ನೇ, ೨೬೩). ೩. (ಬಳಿಯಲ್ಲಿಯೇ ) ಇಟ್ಟುಕೊಳ್ಳು; ಉಳಿಸಿ 
ಕೊಳ್ಳು 2 ಕಷ್ಟೆದಿಂದಾವು ಮಣಿಯಂ ಕುಡದೆ ಮಾಣ್ಣೊಡೇಂ ನಷ್ಟಮಾದ 
ಪುದೆ ಪಾರ್ಥನ ಜೀವಂ. . . ನೀನರಿಷ್ಟನಾಗದರಿನ್ನು ಮಿಗಿಸಿಕೊಳ್ಳಿವು 
ಲೇಸನು (ಕೈಬಳಾ- ೨೪-೩). ಉ. ಮಾರು; ಮಾರಿಸು: ಮುಂದ 
ಶೋಭಾನಮಂ ಪಃ ತೆಡಿಯಿಟ್ಟುದಾನಂದದಿಂದೈದೆಯರ್‌ ತೂರ್ಯತ್ರಯ 
ಮುಂಮದಿತಿನಂದನನ ನಾಟ್ಕಶಾಲೆಯ ಮಿಗಿಸಿತೇನೆಂಬೆನಿದಿರ್ಗೊಳ್ವ ಸಂಭ್ರಮ 
ವನು (ತಂತ್ರ, ೬-೩): ೫. ಹೋಗದಂತೆ ತಡೆ: ಹಿಂದುಳಿಸು : 

ಆಡಂಗಲುಮಡಂಗಿಸಲುವೆ. ಡ್ಮಲುಮೊಡ್ಡಿಸಲುಂ ಪುಗಿಸಲಂಂ ವಿಗಿಸಲುಂ 

«ಎ. ಏಿಜ್‌ದುದನೇಜಸಲ್ಲುಂ ಜಾಣನಾಗಿ (ಶಂಕರಾ: ೫-9೩ ವ): ಆಳ್ವ 

ನಳಿಯೆ ಮಿಗಿಸುವಳಲ್ಲ ದೇಹವ ಪರಿಸ್ತರಣವ ನ 


[ಮಿಗು 4 ಇಸ್ಟು] 


ಪ್ರಸಾದದ ಬಿಡುಪುಪ್ಪ 


ಲ್ಲಿ 

ಹ 

ನ್ಯ 
6 


(ಆಕ- ml. 


ಎ ಪೇಂದಳು 
(ಪೋಜಕ- a1). 


ಮಿಗು (ಕ್ರೆ)- ಮಿಕ್ಕು (ಭೂತನ್ಯೂ). ಮಿಕ್ಕ (ಭೂತಕ್ಕ). ೧. 


ಹೆಚ್ಚಾಗು : ಅಧಿಕವಾಗು : ಮಿಕ್ಕು ಪರವಸದಿಂದಂ 
ಕಣ್ಣೀರ್ಗಳ್‌ ಬಂದು ನೀಡುಂ ಬೇಗವಿ. ನೋಡಿ (ತತ್ಮಾಣಾ, ೯-೨೬); 
ಮುಕ್ಕುಳಿಸಿಯುಗುಲ್ವ ಮಧುವಿಂ ಮಿಕ್ಕೆಸೆವಾಘೋ! ತೆಣ್ಣಂಪ 


ನೊಳೊಳೆಸೊಕ್ಕವು, (ಕಂಪು. 00-030); ಮಿಕ್ಕ ಸತ್ತಿ ೨ಯೆಗಳಿನವರನೈಸಕ್ಕೆ 
ಸಂತೋಷಂಬಡಿಸಿ (8ಸಫು- ೩೨-೦೦); ಸುಂದೇಷ್ಮೆ ಮನದಲಿ ಹರುಷ ಮಿಗೆ 
ಹೊಂಗಿದಳು (೪ಣ್ಣಂ- ೧-೨೮). ೨. ಶ್ರೇಷ್ಠವಾಗು ; ಉತ್ತಮವಾಗು ; 
ಮೇಲಾಗು : ನಮಿಲೂರಾ ಸಿರಿಸಂಘದಾಜಿಗಣದಾ ರಾಜ್ಞೀಮತೀಗನ್ನಿ 
ಯಾರ್‌ ಅಮಲಂ ನಲ್ತದ ಶೀಲದಿಂ ಗುಣದಿನಾ ಮಿಕ್ಕೋತ್ತ ಮರ್ಮಾಳಿ 
ದೊರ್‌, . - ಸ್ವರ್ಗ್ಸಲಯಂ ಬಜದಾರ್‌: (ಕ. ॥1 (1). 9೦3-೨ 2ನೆಯ 


85); ಉತ್ತಮಂ ಆಟ್ಮಿಂ . ಮಿಕ್ಕ ದರ್ಶನಜ್ಞಾನಬಾರಿತ್ರಾರಾಧನೆಯಂ 
ಎ 

(6ತಾಂಾ: ೬೩-6); ಮಹೇಶ್ವರನಂ ಮೆಚ್ಚಿಸಿ ಮಿಕ್ಕ ಪಾಶುಪತದುಂ 

ಪೆತ್ತಾತನೇ ಸಂಹಸಂ ಪಿರಿದುಂ ಚೆಲ್ಪನುದುಪ್ಪನೆಂದು ಮುನದೊಳ 


ಸೋ ಟೈಟ್‌ ನೋಡಿದರ್‌ (ಕುಕಠಾ. 6-೨೭); ರತ್ನಚಯಂಗಳಿಂ ಮಿಗುವ 
ಮುತ್ತುಗಳಿಂ ನೆಜಕಿ ಕೀಲಿಸಿರ್ದ ದಲ್‌ ನೂತ್ಸಮೆನಿಪ್ಪಲಂಕರಣಮುಂ ಸಲೆ 
ತೊಟ್ಟು (ಬರಫು. 1-0)- ೩. ಮಾರು; ಅಶಿಕ್ರಮಿಸು ; ಉಲ್ಲಂಫಿಸು 
“ಮಿಗು - ಆತಿಕ್ರಮಣೇ: ಅವಶಿಪ್ಟೇ ಚ” (ನುಧಾ) ನ ದೇಸಿಯನೆ ನಿಜ, 


೭೧೨೮ 


| 
| 


ಮಿಗುತೆ 


ಖಂಡಪ್ಪ ಸಮನತಿಶೆಯಮಿಜೆಂದು 
ಅರಸುಮಕ್ಕಳ* ತಮ್ಮ ಮರ್ಯಾದೆಯಂ 


ವಜಸೊಳ 


ಯ 


ಕರ್‌ (560. ೧-೬೫): 
ಮಿಕ್ಕು ದ್ರವ್ಯಂ ಮೊದಲಾಗೊಡೆಯ 
ಲೋಭಿಷ್ಮರವ್ಪರ್‌ (6ರ್ಮಾಣ ೪೬)? ಜಳನಿಧಿ ಮೇರೆಯಂ 
ಮಿಗುವಂಬು 
ಕ್ರಮಿಸು ; 


ಮಿಗದೆ ನಿಂದುದು (ಸಮುಶ-೬-೪೪): ಅತ್ಮಮಾನಸಗಭೇರತೆಯಂ 


(ಶೆಷೃಪು- ಹಾಯು : ದಾಟು 


ಕಿ ೯-೦೦೦). ೪. 


ವಿಲ್ಲದುಡುಕಿ ಕುಂತೀಭೋಜ ಹೊಕ್ಕನು ಮಿಕ್ಕನವರುಗಳ [CET 
ಶಶಿ ರವಿಗಳಂ ಮಿಕ್ಕು ತಾರಕೆಗಳನ್ನೋರಂತೆ ಪಿಂದುಳುಪಿ, . . 


0೭-೪೦); 
ಮೂರ: 


ಬಂ ಮಿಗೆ ಕಣ್ಮಲರ ಮಕರಮಂ ಕ್ರೋಡಧ್ವಜಂ 
ಬಿಲ್ಲಂ ಗೆಲಿ ಪುರ್ಬು (ಗರಾಯು- ೦-೬); ಮಿಕ್ಕು ಮಾಲು 
ಹೋಹನ ಬೆಂಬತ್ತಿ ಕೈವಿದಿಸನು (ಮಜಾರೇ, ೨- 90-06), ೬. ಸೋಲಿಸು; 
ಪರಾಭವಗೊಳಿಸು : ಎನ್ನಂ ಬಿಲ್ಬಲೈಯೊಳ್‌ ಮಿಗ [ಶಾಕಾಂ ಗಿ]ಲೆಯ್ದೆ 
ಬೇರ್ಪರಿದ ಪಗೆಯುಂ. ಬನ್ನಂಬಟ್ಟಿನ್ನ ಮುನ್ನಿನ ಬನ್ನಮುಂ ೩ರಿದದೆ ಫೆವಂ 
ಗೊಂಡಾನಿಂದಿಲ್ಲಿ ನೀಗದೆ ಮಾಣೆನೇ (ಶಕತಾ, ೦೨-೦೯); ಎಂತಪ್ಪ ವಿದ್ವಾಂ 
ಸರಂ ವಾದದಿಂ ಮಿಗುತೆ ಸಐಣರಂ ಕೂಡಿಕೊಂಡತಿಸಂಭ್ರಮದೊಳಿರಲು 
(ಪಾರ. ರೇ. ೨೫೪-೪): ಚಿಕ್ಕನ ಚಿಕ್ಕಮಗಂ ವಿಭವಕ್ಕೆ ಕುಬೇರಂಗೆ ಸೆಣಸುವಂ 
೭. ಉತ್ಸಾಹ 
ಗೊಳ್ಳು: ಮೋಹರವ ಮಿಕ್ಕುಚಿಬಿದರು ಸಬಳಿಗರು ಮುಂಚಿತಂ ರಣಕೆ ಏಡ್ಸ 
ಗಳು (ಕುತ್ಮಾದ್ರೋ, 0-೬); ಮಿಕ್ಕು ನೂಕುವ ಕುದುರೆಕಾಣರು ತೆಕ್ಕೆಗೆಡೆದರು 
(ಕುಣ್ಮದ್ರೋ- 5-4). ೮. ಉಕ್ಕು; ಹೊರಹೊಮ್ಮು : ನಿಜಸ್ನುಷಾ 
ವಿರಹವಿಧುರೆ. ಪೊಣ್ಮುವ ಕಣ್ಣ ನೀರ್ಗಳಂ ನಿದಾಘಸಮಯಸರಸಿಯಂತಖಸಿ 
ಮಿಗಲೀಯದೊಳಗಡುಗಿಸಿ ಸಭೆಯೊಳಿಂತೆಂದಳ್‌ (ಗಾಡ. ೬.೬೬ ನ). ೯. 
ಮುಂದಾಗು; ಮುನ್ನಡೆ: ಕಡುಮನದ ರಥತುರಗ ಮಿಕ್ಕವು ಸರಳ 
ಸೂರಿಯಲಿ (ಕುಪ್ಮಾರ್ರೋ- ೦-೨೪). ೧೦. ಕಂಗೊಳಿಸು ; ಶೋಭಿಸು: 
ಗಿರಿಜೆಯುಂ ಚಂದ್ರಧರನುಂ ಕಂಡು ನಸುನಗುತ ಹರುಷರಾಗುತ್ತಅಾದು 
ಕಾರುಣ್ಯದಿಂ ಮಿಗುತೆ (ನ056. ೦-೩೦). ೧೧. ತೊರೆ: ತ್ಯಜಿಸು: 
ಬಿಡು: ಇಪ್ರಿವಲೊಳ್‌ ಇರದೆ ಪತ್ತೆಣ್ಣು ವಳಯಂ ಚಾರಿಸದನ್ನಂ ಭೋಗ 
18 (1 )* 0೬8-00೬ 2982); ಗಂಟಲಿನ 
ಗಾಣದ ಮಾನು ಮಿಗುವುದೇ ಮರಣಮಯ: (ತೊರರಾ, ೬-0೯-೬೬)- 
೧೨. ಬಾಕಿಯಿರು : ಅವಶಿಷ್ಟವಾಗು : 

ಕ್ರಮಣೇ. ಅವಶಿಷ್ಟೇ ಚ್‌ (ಕನಾ). ೦: (?): 

ಸಮನಾಗೆ ಗಿರಿಗೆಯ ಕೋಲ್ಕುಟ್ಟಿ ಮಿಗಲುಂ ನೆಲಲುದುಣವಿ 


೪ವಿಯೊಳ* ಬರೆ (ಎಕ. 11 (1). 0೬೬-೯೦; 99). 


ರಾಯ್ಯರುವಂಂ ಮಿಕ್ಕಂ (ಎ9. 23, ೦೩-೨೩: 1260). 


ಸುವಿನ್ನೊನ 
ಗ 


[ದೇ.॥ ತವಿಂ. ಮಲ. ತುಳು. ಮಿಗ್ಗು ಮಿಕ್ಕು: ಕೊಡ. 
ಮಿಂಜ್‌; ತೆಲು. ಮಿಗುಲು, ಮಿವುಲು; ಕೋತ್ಸ ತೊದೆ, ಮಕ್‌] 


ಮಿಗುತಾಯ (ನಾ). ವ್ಯಯ ಮಾಡಿ ಉಳಿದುದು; ಶೇಷ: ಈ 
ತಿಂಗಳಿನ ಸಂಬಳದ ಮಿಗುತಾಯ ಹೆಚ್ಚಾಗಿಲ್ಲ (ರ). 
[ ಇ ಮಿಗತೆ 4 _ ಆಯ್ಕ] 
ಮಿಗುತೆ, ಮಿಗತೆ. ಮಿಗಿತೆ (ನಾ). ೧. ಶ್ರೇಷ್ಠವಾದುದು ; ಉತ್ತಮ 
ವಾದುದು: ಬಗೆಗೆಡಲಿಂತೆನಲಲ್ಲದೆಯೊಂದು ಮಿಗುತೆಯನಲ ಚೆನ್ಮಾತ್ರ 
(ಶರೀ, ಅಗಣಿತಂಜಾಂಡಗಳ ತನ್ನೊಡಲೊಳಟ್ಟ (॥ 
ಮಿಗುತೆಯಹ ಬೊಮ್ಮ ದೊಳಹೊಕ್ಕು ಮತಿ ಹಿಂದಕ್ಕೆ ಮಗುಳದಿರಲಂತದರ 
ಹೆಸರೇನು ಪೇಳಿ (ಕೃಕರ, 3-೬೦-೨). ೨. ಉಳಿದುದು ; ಉಳಿಕೆ: ಶೇಷ: 
ಪುಗುತೆ- ಪುಗುತೆಗಳ೯; ಮಿಗುತೆ. ಮಿಗಂತೆಗಳ್‌ (ನು ೫೬೦ ಪ್ರಯೋ). 
ಮಿಗತೆ : ೩. ಲಾಭ; ನಫೆ: ದೊಡ್ಡವೀರರಾಜನ ಏನದಲ್ಲಿ ಕೂಡ 
ವರ್ತಕಪೇಟೆಯ ಶೆಟ್ಟಿಯಜಮಾನರು ಹೀಗೆ ಹಣ ಹಿದಗಿಸಿದ್ದುಂಟು , 


ಮಿದೆಂದು ೬೧೮); 


ಮಿಗುವರಿ 


ಅದನ್ನು ಮಿಗತೆಯೊಡನೆ ಹಿಂದಕ್ಕೆ ಪಡೆದದ್ದು 
ಮಿಗಿತೆ : ೨. ಕಾಲಾಂತರದಲೂ ಗ್ರುಹದ ಜೀರ್ಣೋದಾರಕ್ಕೆ ಪ್ರತಿ 
ವರ್ಷಉ ಮಿಗಿತೆಯಾಗಿ ಕೊಟ್ಟಿದ್ದದು ವೊಂದು ಹೊಂನು (ಈ. 1111. 
ತೀರ್ಥ. [ಮಿಗು *- -ಇತ್ಯೆ./ ತಮಿ. ಮಿಕುತ್ಲಿ 
ಮಿಕುತವಮ್‌; ಮಲ. ಮಿಕುತಿ; ತುಳು. ಮಿಗ್ತೆ. ಮಿಗಿತ್ಸೆ ತೆಲು. ಮಿಗತ] 

ಮಿಗುವರಿ (ಕ್ರಿ). ೧: ಹತೋಟಿ ಮಾರಿ ಹರಿ,- ಪ್ರವಹಿಸು ; ಉಕ್ಕು: 
ಕೊರಗು ಮಿಗುವರಿವೆ. ಕಂಬನಿಯ ಕುಡಿದ ಬಾಯ್ತೆರೆದಂ (0ರ: 
೨೬೯-೩೯೪). ೨. ಹೆಚ್ಚಾಗು ; ಅಧಿಕವಾಗು : ಮಿಗುವರಿಯುುವಲ್ವಿಯುಂ 
ನಗುತ ಬರೆ ಬಿದ್ದಿನಂ (5304ರ. ೬೨-008); ಎನಿತೆನಿತು ಮುಪ್ಪು 
ಮುಂಬರಿದು ಬಿಗಿದಪ್ಪು ತಿಹುದನಿತನಿತತು ಭೋಗಿಸುವ ಬಯಕೆ ಮಿಗುವರಿ 
ಯುಂತಿರಲು (ಕೂಕಾ. ೨೬-೨೩). ಹ. ಉಲ್ಲಂಘಿಸು; ಅತಿಕ್ರಮಿಸು: ಈ 
ಮಾಗಣೆ ಎರಡು ನಮ್ಮ ನ ಸಂಸ್ಕಾನಕ್ಕೆ ಸೇರಿದ್ದು ಇದೆ . . 
ಇದರ ತಳ್ಳಿಗೆ ಬರಬೇಡ. ಮಿಗುವರಿದು ಬಂದರೆ ತಾಳತಕ್ಕದ್ದಲ್ಲಾ 

[ಮಿಗು -- ಪರಿ] 
- ಹೆಚ್ಚ ಆಧಿಕ್ಕ: (9. ೨. ಅತಿಶಯತೆ ; 
`ಮಿಗೆವರ್‌'. "ಮಿಗೆವರಿ' ಪರಾ. 
[ದೇ.॥ ತಮಿ, ಮಿಕ; ತುಳು. ಮಿಗ] 

ಮಿಗೆ, (ಅ). ೧- ಹೆಚ್ಚಾಗಿ : ಅಧಿಕವಾಗಿ: ಮಿಗೆ ದುಷ್ಯರೆಕಾವ್ಯಂಗಳೊಳ 
ಗರ್ಜತಪ್ರಾಯಮಕ್ಕುಮಾ ಶ್ರುಶಿಕಷ್ಟಂ (೪ರ: ೧-೬): ಅಲಂಪು ಮಿಗೆ. 
'ಭೋಗಿಸಿದಂ ಸುರಲೋಕಸೌಖ್ಯಮಂ (ಅಕ್ಷ ೨-೩೦): ಕೃಷ್ಣೆಗೆ ಮಿಗೆ 
ದೊರೆಕೊಳಿಸದೆ ಕೋಪಮುಂ ಮನೆನ್ತಾಪವಾಮಂ (ಗರಾಯು. ೦-೩೪). ವಿ. 
ಒಳ್ಳೆಯ ರೀತಿಯಲ್ಲಿ; ಚೆನ್ನಾಗಿ: ಮಗಳೆ ನೀನಾತನ ಕೈವಿಡಿದೆಂದಿನ 
ಬಗೆಯ ಸುಖಂಗಳನಾಂತು ಮಿಗೆ ಜೀವಿಸುತಿರೆಂದುಡುಗೊಜಕಿಗಳು ತ್ತು 
ನಗರಾಜಸುತೆ ಕಳುಹಿದಳು 5-66). %. ಪೂರ್ತಿಯಾಗಿ: 

ಸಂಪೂರ್ಣವಾಗಿ ; ತಮ್ಮ ತಮ್ಮ ನಿಖಳವ್ಯೂಪಾರೆವ[ನುಟ'ದ]ರಸೆನ 

ನೋಡುವ ತವಕದೆ ಮಿಗೆ ನೆಗರಲೋಕವೆಯ್ದಿ: ತತ್ತಿಗಳ್‌ (ಕಾದಂಫೂ- 9೬೩); 


೩೦; 32. 1430)- 


ಕೊಡ; 


(ಉತತ್ರ. 56). 
ಮಿಗೆ (ನಾ). ೧. 
ಮಿಗಿಲು: 'ವಿ 


ಹೆಚ್ಚಳ; 


(ನೋತ 


ಮಿಗೆ ಇಂದುಮುಖಯಿಟ್ಟಾಣೆ ತೀವಿತ್ತು (ಕುರ: ಶೇ. ಕಾಂಂ0- 
`ಒಗುಮಿಗ್ಗೆ` ಪರಾ. 

ಮಿಗೆವಿಸಗೆ (ದ್ವಿರುಕ್ತಿ) : ಪಲವು ಸೂಳಿ ಕನಕವಡು ಕಾಸಿದಡೆ 
ಮಿಗೆಮಿಗೆ ಬಣ್ಣ ವೆಗ್ಗಳವಾಗಿ ತೋರ್ಪದಲಾ (ಸಸ್ಯ. ೨೨-೬). 


ಮಿಗೆಯರಳ ನೋಂಪಿ ಎ ಆಷಾಥಮಾಸದ ನಂದೀಶ ಶೈ ರಾಡ್ಟಮಿಯಿಂದ 
ಕಾರ್ತಿಕನಂದೀಶ್ವರಾಷ್ಟಮಿಯವರೆಗೆ. ಒಂದು ಹೂವಿನಿಂದ 
ಆರಂಭಿಸಿ ಪ್ರತಿದಿನವೂ ಒಂದೊಂದು ಹೂವನ್ನು ಹೆಚ್ಚಿಸಿಕೊಂಡು 
ಜನನಿಗೆ ಅರ್ಚನೆ ಮಾಡುವ ಒಂದು ವ್ರತ: ನೀನೀ ಮಿಗೆಯರಳ 
ನೋಂಪಿಯಂ ಜಿನಭಕ್ತಿಪೂರ್ವರಂ ಕೈಕೊಂಡು (ಮಡಿಕ್ಕಾ- 117. ೬೫೪). 


[ಮಿಗೆ] 
ಮಿಗೆವರ್‌ (ಕ್ರಿ) ಅತಿಶಯವಾಗು : ಶ್ರೇಷ್ಠವಾಗು : ಮಿಗೆವಂಜೆಲ್ಲರ 


ಬಿಲ್ಲ ಬಿನ್ನಣದ ಬಿಣ್ಣಂ ರಾಮನೇಸೆಂಬಿನಂ ಮಿಗೆ ತನ್ನೇಸುಪಮಾನವಹದುದೆನೆ 
ರಾಮಂ ಕಲ್ತ ಬಿಲ್ಬಲೈಯಂ ಪೊಗಲಲ್ಲಿ 
ಮಿಗೆವಂದ ಪೆರ್ಮೆಗಂ ಸ್ಥಿರತೆಗಮಾಶ್ರಯೆ ಗಗನಲಕ್ಷ್ಮಿಯ 
ಮಧ್ಯಾಧಿಗತವಳಿತ್ರಯಮೆನೆ ಸಲೆ ಸೊಗಯಿಪುದು ಜಗತ್ತಯಂ ಮರುತ್ತ: 
ವಿಧೃತಂ (ತಂತ್ರಪ್ಪ- ೦-೬೪), [ಮಿಗೆ 4 ಬರ್‌ (ಇವರ್‌)] 

ಮಿಗೆವರಿ (ಕ್ರಿ). ಅತಿಶಯಿಸು : ಮೇಲಾಗು : ಕೊಡನೊಳಗಣ ಚ್ಯೋತಿಯ 
ಅಡಗಿಸಲರಿಯದೆ ಮಿಗೆವರಿದಂತಾದೆಯೋ ಅಜಗಣ್ಣಾ (ಕೂನ್ಮಸೆಂ. 34 
ನೀವು ಹೊಕ್ಕಲ್ಲಿ ಹೊಕ್ಕು ಮಿಕ್ಕು ಮಾಜ್‌ ಮಿಗೆಪರಿದ ಲ 


೦೫ಗಾಂಗಿಗಳ ಪ: 


ದೊಳು ಹಿಂಗದಂತೆ ಇರಿಸೆನ್ನ (ಸಳನ. 118: ೨24-೩00) [ಮಿಗ 


30 


35 


48 


(ನಾ). ೧- ಡಂಭ; ತೋರಿಕೆ: 
೨. ದಿಮಾಕು : ಜರ್ಬು : ಯಾಕಪಾ. 
ಏನೋ ಯಾರಿಗ್‌ ತೋರಸ್ತೀ ನಿನ್ನ ಸಭ್ಮಗೃಹಸ್ಮನ ಮಿಜಾಸ್ಕ(ರಾಂತಾಡು.೬೪)- 
ಮಜಾಜ್‌ 


; ಆರ. ಹಿಂ. ಮಿಜುರ್ಜ ಮರಾ. ಮಿಜಾರ್‌ 


ಮಿಜಾಸಿ `ಎಿಂಜಾಜು' ನೋ. 


ಮಿಜಾಸು 'ಮಿಜಾಜು' ನೋ. 
ಮಿಜಿಮಿಜಿ (ನಾ). ಹಿಂದೆ 


ಪಡುವುದು: ತೊಂಚ 
ಚಳುವೆಳಿಯೋರಮದೀ ಬ 
ನಿನ್ನದು ಇದ್ದೇ ಸ್ವಭಾದ, ಸುಮ್ಮನೆ ಮಿಜಿಮಿಜ ಮಾಡುವಿ ? 
(2೭ಕ. va). [ಎ ತ. ಮಿಜಿಮಿಜಿ ಎ. ಜಗುಟಾದ 
ಮಿಟ್‌ (ನಾ). ಒಂದು ಆ: ಶಬ್ದ 


ಮಿಟ್ಟಂ ಮಿಡುಕು ಲ: ಣು 

ಮಿಟ್ಟಂಮಿಡುಕದಿರೆ. ಗರುದ್ದುಚ್ಛಮಚ್ಞಾಂಶಕಲ್ಲಂ , ನಡೆಪಾರಿತ್ವಾತ್ಮ 
ವೇಗಾಪಹಸಿತ ಸುಮರುದ್ರಹಂಸಂ ರಾಜಹಂಸಂ (ರಮ್ಯ. ೨-೦). ಮಿಟ್ಟ 
ಮಿಸುಗ್ಗು ಮಿಟ್ಟಿ ಮಸುಕು. ಮಿಟ್ಟು ಮಿಸುಕು, ಮಿಟ್ಟು ಮಿಸುಗು = 
ಮಿಟ್ಟಂಮಿಡುಕು : ಜಮಾದಾರ ಮಿಟ್ಟ ಮಿಸುಗಲಿಲ್ಲ (ಗಾಗಾಸಾ- ೭೮); 
ದಾರಿಯಲ್ಲಿ ಧೋ ಧೋ ಮಳೆಯಾದರೂ ಅವನು ಮಿಟ್ಟಿ ಮಿಸುಕಲಿಲ್ಲ, 
ಖನ್ನನಾಗಲಿಲ್ಲ (ಸ್ಮೃತಿತ- ೨2೭); ಆಕೆ ಏನು ಮಾಡಿದರೂ ಮಿಟ್ಟು 
ಮಿಸುಕುತ್ತಿದ್ದಿಲ್ಲ (ಇಕ್ಕಳ: ೨0೭); ಶ್ರೀಕಂಠರಾಸ್ಟ್ರಿಗಳು , , , ಅರ್ಧತಾಸಿನ 
ವರೆಗೆ ಮಿಟ್ಟು ಮಿಸುಗಲಿಲ್ಲ (ಗ;ಣಾತಾ- 093)- ಮಿಟ್ಟೆಂದು ಮಿಡುಕು ಇ. 
ಮಿಟ್ಟಂಮಿಡುಕು: ಅಂತು ಮುಳಿದ ಪವನಜನ ಕೋಪಾಟೋಪಮಂ 
ಕಂಡು ಕೌರವಬಲದ ನಾಯಕರೊಳೊರ್ವರಪ್ಪೊಡಂ ಮಿಟ್ಟೆಂದು 
ಮಿಡುಕಲಣ್ಯದಿರೆ (ಶುಸಥಾ- 0೨-0೫೦ ನ). 

ಮಿಟಕಲಾಡಿ (ನಾ). ಒಯ್ಯೂರಿ: ಸೋಗಲಾಡಿ : ಅಬ್ಬಬ್ಬ! ಮಿಟಕಲಾಡಿ. 
ಇವಳಿಗೆ ಇಪ್ಪತ್ನಾಲ್ಕು ಗಂಟೆ ಕಾಲವೂ ಕನ್ನಡಿಯ ಮುಂದೆಯೇ ಕೆಲಸ 
(ಹೂಹನ್ಮು- ೩೮): [ದೇ.8 ತೆಲು, ಮಿಟುಕುಲಾಂಡಿ] 

ಮಿಟಕಿಸು "ಮಿಡುಕಿಸು' ನೆ 

ಮಿಟಕು 'ಮಿಡುಕ್ಕು' ನೋ. 

ಮಿಟಗರಿಸು (ಕ್ರಿ). ರೆಪ್ಪೆಯನ್ನು ಬಡಿ; ರೆಪ್ಪೆ ಹೊಡೆ: 
ವಿಲ್ಲದೆ ಸುಮ್ಮನೆ ಮಿಟಗರಿಸುತ್ತಾ ಕೂತಿದ್ದಾನೆ (6ೂ9)- 
[ಆ ಮಿಟಿಗು, 4 - ಇಸ್ಮು- / ತೆಲು. ಮಿಡುಕರಿಂಚು, ವಿ!ಣಕರಿಂಚು] 

ಮಿಟಮಿಟ (ನಾ). (ಒಂದೇ ಸಮನೆ ನೋಡುವುದನ್ನು ಸೂಚಿಸುವ) 
ಒಂದು ಅನುಕರಣ ಶಬ್ದ. 

ಮಿಟಮಿಟಸಗ್ಗ - ಎವೆಯಿಕ್ಕದೆ ಪರಸ್ಪರ ಸುಮ್ಮನೆ ನೋಡು 

ತ್ತಿರುವ -ದೇವತೆಗಳಿಂದ ಕೂಡಿದ ಸ್ವರ್ಗ; ಯಾವ ಆಕರ್ಷಣೆ 
ಆಥವಾ ಸುಖವೂ ಇಲ್ಲದ ಸ್ವರ್ಗ : ದಿಟದಿಂದೊಲ್ಬವರಂ ಲಂಪಟತೆಯಿನ 
ಮರ್ದಖ್ಬ ನೆರೆವ ಸೆರೆವನಿತು. ಸುಖಂ ಘಟಿಯಿಸದು. ತಮ್ಮೊಳೆನಿಸುವ 
ಮಿಟಮಿಟಿಸಗ್ಗಂಗಳೋಳಿಯೇ ಸೌಧರ್ಮಂ (ತಂದ್ರು. ೪-೬4). 

ಮಿಟಲಿ, ಮಿಟಿಲ. ಮಿಟಿಲಿ. ಮಿಟಿಲೆ, ಮಿಟುಣಿ, ಮಿಟ್ಟಲಿ, ಮಿಟ್ಟುಲಿ, 

ಮಿಟ್ಲೆ. ಮಿತಿಲಿ. ಮೆಟ್ಟಿಲಿ (ನಾ). ೧. ಒಂದು ಬಗೆಯ 

ಮರ: p ಇದರ ಎಲೆಯನ್ನು ಉಪ್ಪುಕಾಗದದಂತೆ ಬಳಸಲಾಗು 

ತ್ತದೆ; ''ದರ್ದರಿಯೆನಲು ಮಿಟಲಿಯ[ಜಾಕಾಂ, -ಮಿಟಲಮ]ಕ್ಕು'` (ನುಂಕಲ್ಮಾ 

ಈ ಬೇರಂ ನಿಂಬೇಹುಳಿಯಲ್ಲಿ 


ತೇದು. ಪೂಸಲು 


430೪); 


ಮಿಟಾಯಿ 


ತೊಡೆವಾಳ ಮಾಣ್ಣುಂ (0ಕ್ಕೂ, ಟೀ ಮಿಟಿಲು ೧. ಏನಪಣಿ 
ಮಿಟಿಲ” (೬4೦. ೪). ಮಿಟಿಲಿ: ೧. ಕಿರುಗೆರೆಯ ಯಡಲಗೆರೆಯ 
ಮಿಟಿಲಿಮೇಡಿನಲ್ಲಿ ನಟ್ಟ ಕಲ್ಲು (ಬಳೆ. 1೪, ಮೆಂತ್ಕ- ೧೦೫-೦೦೦; ತು. 1616)- 
ಮಿಟಿಲೆ; ೨. ಒಂದು ಬಗೆಯೆ ಔಷಧೀಸಸ್ಮ: ಮಾಚಿ: ಕಗ್ಗೊಅಲಿ 
ಬುಗುಡಿ ಮಿಟಿಲೆ (ಊಕಾ. ಟುಣೆ]ಯ ಸುಗ್ಗಿಯ ಪತ್ರಂಗಳೊಡನೆ ಮರಿಚದ 
ಚೂರ್ಣಂ ಅಗ್ಗ ಳಮೊಂದಿರೆ ನಸ್ಕದೊಳೆಗ್ಗಲ್ಲದೆ ವಲಂ ಪ್ರತ್ಯೇಕಂ 
(ಇನು, ೭-53). ಮಿಟುಣಿ : ೨. ವರ ಮಿಟುಣಿ ಸುಗೆಂಧಿಗಳಿಂಬೆರಡಜಿ 
ಬೇರ್ಗಳನೆ ಚೂರ್ಣಿಸದಜಸೊಳ ತುಪ್ಪಂ ಜೆರಸಿರದೆ ಕೃಡಿಸಲದು ಬಿಲ್ಲುರಿಗನ 
ವಿಷಮಂ ಕ್ಷಣಾರ್ಧೆದೊಳಿ* ಪರಿಹರಿತುಂ (ನಮವ. 00-. ಮಿಟ್ಟಲಿ : 


ವಿಷಹರಂ 


೬೩)- 


ಶಿ. ``ಕರ್ಕಶ-- ತೊಟ್ಟಿ, ಮಿಟ್ಟಲಿ. 'ಡವಲ' (೬೩೦. ೨೨)- 
ಮಿಟ್ಟುಲಿ; ೧. ಭೂತಾಳೆ ಗ 

ಮುಗುಳಿಯ ಮರನು (೧೪790. ೦-23). ಮಿಟ್ಟಿ: ೨. (ಕೈತ, 
೬3-0೪೬೮). ೩. ಒ೦ದು ಬಗೆಯ ಬಾಳೆ ; ಕರ್ನಾಟಕದ “ಮಿಟ್ಲಿ' ಹಾಗೂ 


ರಸಬಾಳೆಗಳು-ಸಾಕಷ್ಟು ಹೆಸರುವಾಸಿಯಾಗಿವೆ. (ಸುತ್ತುಮು, 60). ಮಿಟ್ಲೆ: 

೨. *ಮಿಟಲ, ಮಿಟ್ಟಿ. . . ಪುಂಡೈ (ಯ ರ). 

0. ಆ ಊರಿನವರು 'ಮಿತಿಲಿಸೌದೆ'ಯನ್ನು ಒಲೆಗೆ ಒಟ್ಟುವುದಿಲ್ಲವಂತೆ 

(ನನ್ನೂರು. ೦೯೭). ಮೆಟ್ಟಲಿ: ೧. ಮೆಟ್ಟಲೀಮರದ ಬಳಿಯ ಬಡಗ 
ಮುಖ ನೆ೧ (6. 7 (॥). ಕಿರುಮು- 0೬-೩೭೮; 1740). 

ಮಿಟಾಯಿ `ಮಿಠಾಯಿ'. ನೋ, 

ಮಿಟಿಕಿಸು 'ಮಿಡುಕಿಸು' ನೋ. 

ಮಿಟಿಮಿಟಿ (ನಾ). (ಒಂದೇ ಸಮನೆ ನೋಡುವುದನ್ನು ಸೂಚಿಸುವ) 
ಒಂದು ಅನುಕರಣರಬ್ಬ. 

ಮಿಟಿಮಿಟಿ ನೋಡು - ಎವೆ ಮಿಟುಕಿಸದೆ ನೋಡು : ಮಿಕಿಮಿಕಿ 

ನೋಡು: ನನ್ನ ಮಾತನ್ನು ಕೇಳಿ ಆಶ್ಚರ್ಯದಿಂದ ಆಕೆ ನನ್ನ ಕಡೆ ಮಿಟಿಮಿಟಿ 
ನೋಡತೊಡಗಿದಳು (ಜಣ- ಬ ಮಿಟಮಿಟಿಸಗ್ಗ ಎ ಎವೆಯಿಕ್ಕದೆ 
ಪರಸ್ಪರ ಸುಮ್ಮನೆ ನೋಡುತ್ತಿರುವ ದೇವತೆಗಳಿಂದ ಕೂಡಿದ ಸ್ವರ್ಗ; 
ಯಾವ ಆಕರ್ಷಣೆ ಅಥವಾ ಸುಖವೂ ಇಲ್ಲದ ಸ್ವರ್ಗ : ಮಾಜುಡೆಯಿಲ್ಲ 
ಮಜ್ಜನಮಿನಿಸಿಲ್ಲ ಕರ್ಪೂರವೀಳೆಯಗೊಳಲಿಲ್ಲ ಆರೋಗಣೆಯಿಲ್ಲದಾ ಮಿಟಿ 
ವಿಟಿ ಸಗ್ಗದಾ ತನ್ಹಿಯರಿಗೆಳಸುವರೆ (ಸೀಬಿ. 49-೩6). ಮಿಟಿವಿಂಟಿಸ್ವರ್ಗ 
ಇಮಿಟಿಮಿಟಿಸಗ್ಗ ; “ಮಿಟಿಮಿಟಸ್ವರ್ಗ. _ಬೆರಗು- ಸುಖವಿಲ್ಲ ಸ್ವರ್ಗ. 
ಕೆಲಸವಿಲ್ಲದ ಸ್ವರ್ಗ" (ಕೋ. ೩೦; ಅವು ಪತ್ತೆಯಾಗಿ ಕೈಗೆ ಮರಳುವ 
ತನಕ ಲಂಡನ್ನಿನ ಹೋಟೆಲುಕೋಣೆಯ ಮಿಟಿಮಿಟಿಸ್ವರ್ಗದಲ್ಲಿ ಕುಳಿತಿರುವು 
“ದಾದರೂ ಸಾಧ್ಯವೆ? (ಕಕ: ೦0)- 

ಮಿಟಲ 'ಮಿಟಲಿ 

ಮಿಟಿಲಿ 'ಮಿಟಲಿ' ನೋ. 

ಮಿಟಿಲೆ 'ಮಿಟಲಿ' ನೋ. 

ಮಿಟುಕಿಸು "ಮಿಡುಕಿಸು' ನೋ. 

ಮಿಟುಕ್ಕು, 'ಮಿಡುಕ್ಕು' ನೋ. 

ಮಿಟುಕ್ಕು "ಮಿಡುಕ್ಕು' ನೋ. 

ಮಿಟುಣಿ 'ಮಿಟಲಿ: ನೋ. 

ಮಿಟ್ಟನೆ (ಆ). ಅತಿಯಾಗಿ, ಅಧಿಕವಾಗಿ ಎಂಬರ್ಥದ ಒಂದು ಅನುಕರಣಾ 
ವ್ಯಯ : ಪ್ರೋಷಿತಪ್ರಿಯೆಯಂತೆ ಮಹಿಯೊ ಮಿಟ್ಟನೆ ವೌನ! [Co 
.೨3-040)° 

ಮಿಟ್ಕನೆ ಮಿಡುಕು ಎ ೧. ಬಹಳವಾಗಿ ದುಃಖಪಡು, ಸಂಕಟ 


ಗೀ. 


ಪಡು: “ಮಿಟ್ಟನೆ' ಮಿಡುಕಿತೆನಲಟಲ್ಲ' (42 ಮಂ. ೩೦); ಸೌಂದರನ 
ಕಾಣದೆ ಬಳಲ್ಲಳಲ್ಲಿಯ್ದೆ ಮಿಟ್ಟನೆ ಮಿಡುಕಲೊಡನೆ ಬಂದು (ರಕ. 


119 


ಮಿತಿಲ:|, 


೭೧೩೦ 


28 


0೪-08) : ತನ್ನರೆಯೊಡಲಂ ಕಡುಪಂ 
ಬಾಯ್ವಡುತೆ ನೃಪತಿ ಸಿಡಿವಿಡಿಗೊಂಡಂ (ವಃ 
ವಾದರೂ ಅಲುಗಾಡು; ಮಿಸುಕಾಡು 


ಮಿಡುಕದೆ ನಿಂದು (ರರ್ಶಾಮ್ಯ- 00-40); ದಿಟ್ಟಿ 


ಪ 


ಮಿಡುಕದೆ ಬಟಲ್ಲು ಪಟ್ಟುದು ಭಯದಿಂ (೩೫೦. 8-೩೬) ; ಜಟ್ಟಿಗಳಂಕ 
ದಾಳುಗಳಿದ್ದರಲ್ಲಲ್ಲ ಮಿಟ್ಟನೆ ಮಿಡುಕದೆ ನಿಂದು (ಭ6ತ- 0-೬೪)- ಮಿಟ್ಟ ನೆ 
ಮಿಸುಕು ಎ. ಮಿಟ್ಟನೆ ಮಿಡುಕು ೨: ಕಟುಪಟುಪ್ರಬಲಸಾಹಸಿಕರಪ್ಪ 


ವೀರಭಟರೆಲ್ಲಂ' ನಟ್ಟಂತೆ ಮಿಟ್ಟನೆ ಮಿಸುಕದಿರೆ ನೆಟ್ಟನೆ ಕಂಡು (ಉಾಂಕೀಶೃ- 


6-00೩ ಐ)- [ಮಿಟ್‌ 4 -- ಅನೆ] 
ಮಿಟ್ಟಲಿ 'ಮಿಟಲಿ' ನೋ. 
ಮಿಟ್ಟಿ 'ಮಿಟ್ಟೆ' ನೋ. 
ಮಿಟ್ಟಿಗೆ (ನಾ). ಒಂದು ಬಗೆಯ ಭಕ್ಷ, 


ಬಲು ರೆಚೆಯಾಗಿತ್ತೂ (ಮನೋನಂ. ೭೭) - 
ಮಿಟ್ಟಿಯಂಬು 'ಮಿಟ್ಟೆಯಂಬು' ನೋ. 
ಮಿಟ್ಟಿಸೆ 

ಸಾಲೆ 


(ನಾ). ಒಂದು ಊರಿನ ಹೆಸರು: 
ಸಾಲಿ 


ಎಲಿಸೆ ಆ 


ಚಿಮ್ಮು: 


ಮಿಡಿ: 

(ತರಂಗ. ೩೨-೨೩). 'ಮಿಡ್ಕಿ” ಪರಾ. 
[ದೇ.॥ ತಮಿ, ಮಣ್ಣು ತಳ್ಳು; ತೆಲು, ಮಿಟ್ಟು] 

ಮಿಟ್ಟು (ನಾ). [ಸಂಗೀತ] ಮೃದಂಗದ ಬಲಮುಖದಲ್ಲಿರುವ 
ಚರ್ಮದ ಮೇಲೆ ತೋರುಬೆರಳಿನಿಂದ ಹೊಡೆಯುವ ಪೆಟ್ಟು; 
ನಾರಾಯಣಸ್ವಾಮಿಅಿಪ್ಪಾ ಅವರು ..., ಹೊಸದಾಗಿ ಮೃದಂಗ 
ವನ್ನೊಂದನ್ನು ಮಾಡಿ ತಂದಾಗ, ಆದನ್ನು ಕೊಂಚಕಾಲ ನುಡಿಸಿ ಆದರ 
ಮಿಟ್ಟು, ಚಾಪು ಮತ್ತು ಟೊ್ಬ, ನಾದಗಳನ್ನು ಸರಿಯಾಗಿದೆಯೇ ಎಂದ್ರು 
ಪರೀಕ್ಷಿಸುತ್ತಿದ್ದರು (ಸಂಗತ. ೦೦೧. [ಮಿಡಿ] 

ಮಿಟ್ಟುಲಿ `ಮಿಟಲಿ: ನೋ. 

ಮಿಟ್ಟೆ, ಮಿಂಟೈ. ಮಿಟ್ಟಿ. ಮಿಣ್ಣೆ. ಮಾಂಟೆ (ನಂ). ೧. ಎತ್ತರವಾದ 
ಭೂಮಿ ; ದಿಣ್ಣೆ ; ದಿಬ್ಬ: ತೆವರು: “ದಿಗೆ ಮಿಣ್ಣೆ ಮಿಟ್ಟೆಯದು”" 
(ಕ260- ೨೪); ಜಲವೆಲ್ಲ ಹರಿಮಯ ಶಿಲೆಯೆಲ ಶಿವಮಯ ಜುಳಲು ಮಿಟ್ಟಿ 
ಗಳೆಲ್ಲ ಮಣಿಯ ಮಯವು(ಫೃಂರ,8- ೦-೨) :ಡೋಣಿಯ ಪ್ರದೇಶ ಹೊರ್ತಾಗಿ 
ಯೆಲ್ಲ ಕಡೆಯಲ್ಲಿ ತೆರೆಯಂಥ ತಗ್ಗು ಮಿಟ್ಟೆಗಳನ್ನು ಕಾಣಬಹುದು [Co 
ಇಳ); ರಥ ಬರುವ ರಭಸಕ್ಕೆ ಗುಂಡುಕಲ್ಲು ತಗ್ಗು ಮಿಟ್ಟೆ ಗಿಡ ಸಾಪಾಗಿ 
ಶುಂಬಾರನ ಚಕ್ರದಂತೆ ತಿರುಗಲು ಭೂಮಿ (ಕರ್ನಾಳ- ೨೪)- ೨. ಮಣ ನ 
ಮುದ್ದೆ: ಹೆಂಟೆ : ಕಾಮದೇವನಿಮ್ಮಾವಿನ ನನಿಯ[ನ]೦ಬುಗಳು: 


ಆನೆಯೇವಿ ಕವಡೆಯ ಮಿಟ್ಟಿಐ 


ಬಲ್ಮಿಡಿಯನೆ ಮಿಟ್ಟೆ[ಯುಶುಂ। ಮುಡಿ 


ತೊಟ್ಟನೆ 


ತನ್ನೆನೇಸಂಡಿ ಕಾಡೆ (ಹಪಣ. 
ಕಲ್ಲು ತುಗಿದ ಮಿಟ್ಟೆಯವೋಲ್ಮಗುಲ್ವಂ (ಸಮ. 
1-6೨); ನಮ್ಮ ಕೂಡಲ ಸಂಗನ ಶರಣರ ಕಂಡುದಾಶೀನವ ಮಾಡಿದರೆ ಕಲ್ಲ 
ತಾಗಿದ ಮಿಟ್ಟೆ[ಜಾಕಾಂ- ವಿಂಂಟೆ] ಯಂತಪ್ಪರಯ್ಯ (೧ನ. 0೯9): ಬಟ್ಟ 
ಕಣಗಳ ಕಲ್ಲ ತಾಗಿ ಮರಳುತ್ತಿರ್ಪ ಮಿಟ್ಟೆಯಂತಾದವು (ತಳ್ಳ. 9-04): 
೩, ಉರುಳಿ ; ಗುಂಡು : ಅಲರ್ವಿಲ್ಲನ ಪಸಿರ್ವರಲ ಮಿಟ್ಟೆ [ಣಗ 
ಮಿಂಟೆ]ಗಳ ಜಂಗುಳಿಯಂತೆ ಮೆಟ್‌ವ ಬ ತಳಿದಿರ್ಪಡಕೆಯ 
ಮರದ ಸಾಲ್ಮಳು ಕಣ್ಕೊಳಿಸಿಹವೇನ ಬಣ್ಣಿಪೆನು (ಕುಳಾಸಾಂ- ೩-56). ೪. 
ಬಾಣದಂತೆ ಪ್ರಯೋಗಿಸುವ ಒಂದು ಸಾಧನ ಮತ್ತು ಅದರಲ್ಲಿಟ್ಟು 
ಹೊಡೆಯುವ ಗುಂಡುಕಲ್ಲು ; ಕವಣೆ : [ಕೂರಂಬಿನ ಕವಲಂಬಿನ] 
ಪಾಟುಂಬಳೆಯ ಕಕ್ಕಡೆಯ (ವಿಟ್ಲ ಯ] ಮೊಟ್ಟೆ ಸರಲ ಬಲ್ಲರಿಯಂ 


೫-೦೨ ನ); 


ಸ್ಲೊನೆಯ 


ಮಿಟ್ಟೆ 


ಬ 


ಸುರಿಯೆ (ಛರರನ್ಮು" ೧೩-೦೨೪): Hf 
ಪಾಪದುಷ್ಟನ್ಮುಗಮಂ  ಕೆಡೆಯೆಟ್ಟೂದ ಮಿಟ್ಟಿ - - - ಎನೆ ಕಂಜಿಪುದಲ್ಲೆ 
(ಕು: ೦೪-೮: ಪೊಡೆವಿಸತಿ ಚಿಕ್ಕಂದು ಮಿಟ್ಟೆಯ ಹೊಡೆಯೆ ನಡುಗ 
ಡಲಲ್ಲಿ ಬಿದ್ದೆನು (19೬0. ೬-೦೦); ಬಿಡುವಲೆ ಸೊರ್ಕು ಮರ್ದು ಪದವಿಲ್ಲ 
ಡವಿಲ್ಲೆಲೆಯಂಬು ಮಿಟ್ಟೆ (380 ಟಿ] --.- ಏನಿಬ್ಬವಂ ಪಿಡಿದು 
ಬೇಂಟಿಗೆ ಸಂದ ಪಳಿಂದರೆಯ್ಬಿದರ" (0೩೬. 3-೫೨). ೫. ಮೊಗ್ಗು: | 
ಮುಗುಳು: ಹೂವಿನ. ಮಿಟ್ಟೇಯನ್ನು ್ನಿ ಹೂವಾಗಿಸಲು ಹೇಗೆ ಸಾಧ್ಯವಿಲ್ಲವೋ 
ಹಾಗೆಯೇ ಮಂದುರಳನ್ನು ಬೇಗ ತಾಖಿಯಾಗುವಂತೆ ಮಾಡಿಸಲು 
ಸಾಧ್ಯವಿಲ್ಲ (ಕಕ್ಕೆ. 02). ೬. ನೆಲ; ಭೂಮಿ (?) : ಅರಸಿ ಕುಮಾರನಂ | 
ಪಡೆದ ಭಂಗಿಯನೇವೆಸರ್ಗೊಳ್ಹೆನೆಲ್ಲಮೆಲ್ಲರ ತೆಅನಲ್ಲು ಮಿಟ್ಟೆಯೊಳೆ ತಾಂ 


ಧು 
ನಾನಾವಿಧ 


ಬೇವಿನ ಕಟ್ಟೆ 
ವ 


ಪಡೆದೆಂತೆ ಸುಖಪ್ರಸೂತಿಯೊಪ್ಪರೆ ಪಡೆದರೆ (ಗೂಕ್ತಿಸು. ೭-೩): | 
ಮಿಂಟ್ಯೆ: ೨. ವಿಮಾನಂ... ಕಲ್ಲಂ ತಾಗಿದೆ. ಮಿಂಟೆ [ಕಾಗಂ: ಟ್ಟೆ] 


ಯಂತೆ ಬಿಚ್ಚಪುಂ ಪಳಂಜಿದ ಭೈತ್ರದಂತೆ ನಿಂದಾ 


0768 ಐ); ಈ ಕಪಟಮಂ ಮುಡಿ ಬಳಿಕೆನ್ನ ಮಗಳ ನಾನೇ 


ಪೆಜಸಾರ್ದು 
(ಅರ್ನುಶ- 
ಕೊಂದೆನೀ ತೆಣಂ ಕಲ್ಲನೆಚ್ಚಾ ಮಿಂ[ಶಾಕಾಂ- ಮಾಂಗಟೆಯಾ ಕರ್ತುವಂ 
ತಾಗಿದಂತಾಯಿತು (ಸನ್ನಿ. ೬-೪೯) ಮಲ್ಲರ ಮಲ್ಲನ ಮೈಯೊಳವನ 
ಮುಷ್ಟಿ ಕಲ್ಲ ತಾಗಿದ ಮಿಂಟೆಯಾಯ್ತಿ (ನೇಟಸಂ. ೦೬-೦೦೮). ೩, 
ಸೊನ್ನೆಯ ಮಿಂಟೆ ಮಿಸುನಿಗರಡಗೆಯಂತೆ ಚನ್ನೆಯ ಕುಚಗಳೊಪ್ಪಿದೆವು 
(80 ೩-೩೭) ; ಆ ಮುನಿಪತಿಯ ಪರಡುಗಳೆಸೆದವಾ ಸೋಮಧರಾರಿಯ | 
ನೆಸುವ ಹೇಮಡ ಮಿಂಟೆಗಳಂತಾ ನೈಪತಿಗೆ (ಊನ. ೪-೦೩೩); ಚಿನ್ನದ ಚಿಕ್ಕ | 
ಮಿಂಟೆಯ ಪೋಲ್ವ ಮೊಲೆಗಳ ಸನ್ನುತ ಪೊರವಾರುಗಳ ಚಿನ್ನೆಯರರಸಿ 
ಪದ್ಮಶ್ರೀನಂದೆಯ ಬೆನ್ನನೊದೆದು ಪುಟ್ಟಿದಳು (ಣಗಳು. 0೯-೭೨). ೪: 
*-ಶರಮಮಂಡಿ ಮಿಂಟೆ [ಕಾ ನೇವಿ] ಯಶ್ಕುಂ"' (ಮುಂಗರಾ 6೬-೬ 


ಸುಂದನು ಸಾರವನನಲಗರ್ಭದ 


18 


ಧಾರೆಗಳನಿಲಗರ್ಭದ 
ಗಲ`ಗಳಶನಿಯ ಗರ್ಭಮಿಂಟೆಗಳ (ಕುನ್ಮಾಂ. 6-೩3); ಬೋಳೆಗಳ ಮಿಂಟಿ 
[ಣಂ ಮಿಟ್ಟೆ- ಮಾಟಿ]ಗಳ ದೇಹದ ಸಾಳುವನ ಗಳಿಯಂಟುಗಳ ಶಬರಾಳಿ! 


ಸರಳ ಬಾಯ 


35 
ಬಂದುವು ಪರ್ಣಶಾಲಿಗೆ  ಸೂರ್ಯವಂಶಜನ 
ತಾವರೆಗಾಪೊಳಾಗಿಸಿದ ಬಿಲ್ಲೆ -.. 
ಗೆಂಟಿನೊಳಿಟ್ಟು 
ಪಾಮರಿಯರ್ನಿರಂತರಂ (ಕೀ. 

'ಮಿಟ್ಟಿಗಳನ್ನರಿಯದೆ ಬೀಳುತೇಳು: 
ಮೈಮೇಲೆಚ್ಚ! ರಿಲ್ಲದೆ ಅಂಬಿಕಾಭವನವನ್ನು ಸಮಾಪಿಸಿದ (ಬಿರುರೆ. ೦೮೦): 8; 
“ಮಿಟ್ಟಿಯೆ ಮಿಣ್ಣೆಯುವಕ್ಕುಂ” (1060, 3೩೦); ಬಾಣಗಳ ನಾರಸಿಂಹನ 
ಮೇಲೆ ಬಿಡಲು ಕಲ್ಲ ತಾಗಿದೆ. ಮಿಟ್ಟಿಯಂತೆ ಹಾಟ್‌ ಹೋಗಲು (ಕೈರಸೂ. 
1» 000)- ೩, ಉನ್ನತಘಲಗಳೊಂದಾಗುದಿಸಿವವೊಯೆನುತಿವನು ಜಟ್ಟಿಯ 
ವಿಧದಿ ಇನದುಂಡಲಕೆ ಮಿಟ್ಟಿಯ ಮಿಡಿದೊಲೈದಿದನು (ಣಕ್ತಳ: ೩೦-೨೪). 
೪. ಕಾಮನ ಕಯ್ಯ ಮಿಟ್ಟಿ [ಉಕಾ ಟ್ಟೆ] ಗಳೊ ಕತ್ತುರಿಗಳೂ 
'ಕಾಮಿತಪೂಗದೊಡ್ಡುಗಳೊ (ರಕ: ೦-೦೦೪); ಸಿಂಗಾಡಿವಿಲ್ಲಿನ ಗುಟ್‌ಯ 
ಮಿಟ್ಟಿಯನೆಸುತ ಬಂದನು ತರಹರದಿ ಶ್ರೀಹರಿಯೆ ನಿನ್ನನು ನೋಲ್ಟೆ 
ತವಕದಲಿ (ಕೃಷ್ಣಾಕಾ- ೨೮-೭)- ೫. ಹಳ್ಳಿಗರಿಗೆ ಪ್ರಣಯ ಬರುವುದು ಚಿಗಿತ 
ಮಾಮರಕ್ಕೆ ಮಿಟ್ಟಿ ಕೂತಂತೆ (ಕನ್ನತಾ- ೦೦೫). ವಿಂಣ್ಣೆ: ೧. ``ಮಿಗೆ ಮಣ್ಣೆ 
ಮಿಟ್ಟಿಯದು'' (1069, ೨೪೯). ೨. "'ಮಿಟ್ಟಿಯೆ ಮಿಣ್ಣೆಯುಮುಕ್ಕುಂ"* 
(1019- ೨4೦) ; ಪವನಸುತ ಕಂಡಾಗ್ರಹಿಸಿ ಮೇಲೆ ಗವಿಸಿವನು ಕುಧರವನು 
ಖಳೆನವಯಪದ ಸೋಂಕಿನಲೊಡದುದಚಲಕೆ ಮಿಡಿದ ಮಿಣ್ಮೆಯೊಲು 
(ಆನಾ. ೬-6-೬4): ೩. ಹೊಳವಿರುವ ದುಂಡಗಾದ ಸಣ್ಣ ಮಿಣ್ಣೆಯನ್ನು 
ನೀನು ನೋಡಿದರೆ ಅದು ನಿನಗೆ ಏನಾದರೊಂದು ಸಂಗತಿಯನ್ನು 


[ON 
ಭೃಂಗಾವಳಿಯೆಂಬ ಮಿಂಟೆವಿಡಿದಂಟಿಸಿ 
ಕೀರಮಂಡಳಿಯನಲ್ಲಿಯ 
೧. 


ಬಾಯಿ 


ತೀವಿದ 


ಬಿಡುತ್ತ 


35 


48 


೭೧೩೧ 


ಮಿಟ್ಟೆದುಡು (ಕ್ರಿ). ಕವಣೆಯನ್ನು ಪ್ರಯೋಗಿಸು : 


ಮಿಟ್ಟೆಯಂಬಂ, ಮಿಂಟೆಯಂಬು, ಮಿಟ್ಟಿಯಂಬು 


ಮಿಟ್ಟೆಯಂಬು 


ಹೇಳುವುದಿಲ್ಲವೆ? (ಹತಂ. ೩). ಮಾಂಟೆ : ೨. ಕಲ್ಲಂ ತಾಗಿದ ಮಾಂಟಿ 
ಯಂತೆ ಮಂಟ್ಟಾಗೆಟ್ಟು (ಕಮೋನ್ನು 00-04೬): ನೂರಿಕಿ ಮಗುಚಲ್‌ 
ಕಲ್ಲವಿರದೆಚ್ಚ ಮಾಂಟೆ ಮಗುಚಿದ ತೆಜ! ುದಾಗಸಪಲ್ಲಿ ತಿಆತ್ಸಿನುತವೆ 
(ಸಮ್ಮೇಳ ೦೦-೩೪). ಶಿ. ಕಳಮೆಯ ಕದಿರ ಮಾಸಲ ಕೆಂ: 


ಪನುಣಲೆಂದಳಿ 


ಶಿಶುಗಳು ಕೊನೆಯೇಲ ಪೊಳಿದವು ಪೂಗಣೆಯೆನ ಪಸುರ್ಗಾವಿನ 
ತೊಳಪ ನೀಲದ “ಮಾಂಟೆ[ಣಕಾ:  ಮಿಂಟೆ, ಮಾಂಟ]ಯಂತೆ 
(್ರೀಣಂ. ೦-೩೦); ಮಕರಾಂಕಮಂಡಿತೆ' ಪೊಂಗಣೆಗಳ್ಲಿ ಮಾಕ್ತಿಕ 

ಸಾರ್ಚಿದುತೆ ನಖಚಕ್ರದರಕದಿಂ ಬೆರಲ್ಗಳೊಪ್ಪಿರ್ದು 


ಪಾಯಕನಂಭ್ರಯುಗಳವಲ್ಲವದಿ (ಮೋಹತ-. ೨೩-೦೪). ೪. ಎಮ್ಮಯ್ಯಂ 


ಬಂ 
ಪೇಲ್ಕಂತೆ ನೆಗಲಕ್ತಿನೆಂದು ಕಿಅಂಯು ಬಿಲ್ಲುಂ ಮಾಂಟೆಯುವುಂ ಕೊಂಡು 


ಪೋಗಿ ಪಚ್ಚವಡದಿ ಕಂಟ್‌ಯಂ ನೋಬ್ಬನ್ನೆಗಂ ಕರಿಯ ಪಿರಿಯ ತಲೆಯ 
ನಿಡಿಯ ಪುಟು ನೆಗೆದು ತೋಜ್‌ದೊಡೆ ಮಾಂಟೆ(ಪಕಾಂ: ಮಿಟ್ಟೆ]ಯಂ 


ತೊಟ್ಟೂ ತೆಗೆದಿಸುವಾಗಳನ (ಇ:ಛಸಂ- ೦೩೪-೩೦ ೪) ; ಬಳಿಕೊಂಬತ್ತು ಸಾವಿರ. 
ಕೋಲು ಮಾಂಟೆಯ ಕಮರುಗಣೆ ಹನ್ನೆರಡುಸಾವಿರವು `` ಆಜು 
ಬಂಡಿಯ ಲೆಕ್ಕವಿದೆ (ಕುಠ್ಮಾಕ. ೦6-33) ; ಗೋಪುರಪ್ರಾಕಾರಮಂಟಪ 
” ವಿಮಾನಂಗಳೊಳ್‌ ನೆಲಸಿರ್ಪ ಕಿಜುವಕ್ಕಿಗಳೆನೂದಿ ಮಾಂಟೆಗಳಿಂದಿಟ್ಟು ಕೆಡಪಿ 
ಎ.» ತಂತಮ್ಮ ಸತಿಸುತಹಿತರೊಡವೆರಸುಣ್ಬರ್‌ (86ರಂ. ೭-೦೦). 
ಮಿಟ್ಟೆಗೊಂಡ ಚಟ್ಟೆ, ಮಿಟ್ಟೆಕೊಂಡ ಚಟ್ಟೆ ಮಣ್ಣಿನ ಹೆಂಟೆಯ 
ಹೊಡೆತಕ್ಕೆ ಸಿಕ್ಕಿದ ಮಿಡಿತೆ ; ಮುಸುಜ್‌ ದಿವ್ಯಾಸ್ರ್ರಚೆಯಂಗಳ್‌ ಕೊಳೆ 
ಗಾಂಧರ್ವಬಲಂಗಳ್‌ ಕೆಡೆದುವು ಮಿಟ್ಟೆಗೊಂಡ ಚಿಟ್ಟೆಯ ತೆಆದಿಂ (ಶಂಶಶಾ- 
೭೩) ; ಬೆನ್ನನಟ್ಟಿ ನಟ್ಟ ಜಟ್ಟೆಗೆಯಿಂ ಮಿಟ್ಟೆಗೊಂಡ ಚಿಟ್ಟೆ [ಕಾಶಾಂ. 
ಬಿಟ್ಟೆ]ಯಂತೆಯುಂ ಬಡಿಗೊಂಡ ಮೊಲದಂತೆಯುಂ ತಲೆಕೆಬಗಾಗಿ ಬಬ್ಬರ್‌ 
(ಕಾಂತಿ. ೪-೩೦ 2); ತದ್ವಲಲಂ ನಿರ್ಭರಕೋಪಂ... ಬದಿರ್ದೊದೆಯಲ 
ಧರೆಯೊಳವಂ ಮಿಟ್ಟೆ ಕೊಂಡ ಚಿಟ್ಟೆವೊಲಿರ್ದಂ (ನೇಮಿಶ್ರಿ- 0೦-0೨೩). 
ಮಿಟ್ಟೆಯ ಭಂಡ. ಮಿಟ್ಟಿಯ ಭಂಡ - ಬೂಟಾಟಿಕೆಗಾಗಿ ಮೃತ್ತಿಕೆಯ 
ನ್ನಾಗಲಿ ವಿಭೂತಿಯನ್ನಾಗಲಿ ಧರಿಸಿರುವ ಲಜ್ಜೆಗೇಡಿ : ಸಕಲೇಂದ್ರಿಯ 
ದೊಳೆಗಿರ್ದ ವಸ್ತುವನಜ'ಿದೆನೆಂಬ ಮಿಟ್ಟೆಯ ಭಂಡರನೊಪ್ಪ ಏಣಾಂಕಥರ 
ಸೋಮೇಶ್ವರಲಿಂಗವೊ (ಸಕನ. 1. ತನ್ನ ಇಷ್ಟಲಿಂಗದಲ್ಲಿ 


ದಾಸೋಹವ ಕೆಯ ಬಯಸುವ ಮಿಟ್ಟಿ 


೭೦-೨೭೫) 


ಮಾಡಲಟ೨ಯದೆ ಹಲವು ಬಯ 


[8200- ಟೆ]ಯ ಭಂಡರನೆನ್ನೆತ್ತ ತೋಜದಿರಯ್ಯಾ ಕೂಡಲಚನ್ನಸಂಗಮ 
ದೇವಾ (ತಕ್ಕವ- ಕು ೯೬-೫೪) 2 ಆಹ್ವವಿಧುರ್ಛನೆ ಪೋಡಶೋಪಚುರವ 


ಮಾಡುವ ಮಿಟ್ಟಿಯ ಭೆಂಡರ ಕಂಡು ನಾಚಿತ್ತೆನ್ನ ಮನವು (ಸಮಾನ. ೭-೨೮)- 
[ದೇ.॥ ತವು. ಮೆಟ್ಟು; ಮಲ. ಮಿಟ್ಟಾಲ್‌ ; ತುಳು. ಮಿಟ್ಟೈ 
ಮುಟ್ಟಿ; ತೆಲು. ಮಟ್ಟ] 
ಮಿಟ್ಟೆಗಲ್ಲುಂ (ನಾ). ಎತ್ತರವಾದ ಕಲ್ಲು: 
ಕುಂಭೀನಸಿಯು ಹಿಮಾಚಲದ ನೆರೆಯಲ್ಲಿರುವ 
ಮೇಲೆ ಕುಳಿತಿದ್ದಳು (ಶ್ರೀರಾನ. ೦೦೭). 


ಮಿಟ್ಟ. 
ಕಃ 
ಉನ್ನತವಾದ ಶಿಲೆ: 
ದೊಡ್ಡದಾದ ಮಿಟ್ಟೆಗಲ್ಲ 
(ಮಿಟ್ಟೆ 4 ಕಲ್ಲು (ಕಲ್ಫ್‌)] 
ಅವನೆಲ್ಲರನೆಸೆವ 
ಅವ ನಮ್ಮ ಕಂಡಡೆ ಬೆಟ್ಟನ್ನೆ ಮಿಟ್ಟೆದುಡ ಸಂಳೇಶ್ವರದೇವನ್‌ಯದ 
ನಿರ್ಭಾಗ್ಯರನೆಸೆವಾ (ಸಳವ: 32 8೯೬-೦೩೭೦), 
[ಮಿಟ್ಟೆ . ತಂದ್ಕು ( ಸ ತೊಡ್ಕು)] 


ಮಿಟ್ಟೆನೆಲ (ನಾ). ಎತ್ತರವಾದ ಭೂಮಿ ; ತೆವರು: (೪. 
| 


[ ಮಿಟ್ಟಿ 4 ನೆಲ] 
(ನಾ)- ಗಂಂಡ 
ನೆಯ ಕಲ್ಲಿಟ್ಟು ಬಾಣರಂತೆ ಪ್ರಯೋಗಿಸುವ ಒಂದು ಬಗೆಯ 


ಸಾಧನ : ಬಾಲರೆಸುಗೆಯ ಮಿಟ್ಟೆ[ಪಾಕಾಂ- ಎಂಟೆ]ಯಂಬಿಗೆ ಸೋಲು 


ಮಿಟ್ಟೆವರಹ 


ಏಭೋಗವನೆಂಬ 


ವುದ ಗಿರಿ (ಕುವ್ಮಾರ್ರೋ. ೩-೨೭); ಬಿ ವ್ರತಿಕನ 
ತೊಟ್ಟ ನೆಸುವೆನೆಂದು ಮದನೆ ಮಿಟ್ಟೆಯಂಬುಗಳೆ ಮಾಡಿಸಿದಂತೆ ಬನದೊಳು 
ಬಟ್ಟಮಲ್ಲಿಗೆಗಳೊಪ್ಪಹೆವು (635. ೨-೪೦). ಮಿಂಟೆಯೆಂಬು: ಥರಥರದ 
ಸಬಳಗಳ ಮಿಂಟೆಯಂಬನು ತಮ್ಮ ದೇಹದಲಿ ಧರಿಸಿ (ಹಾರ. ೦೦-೩೮). 
ಮಿಟ್ಟಿಯಂಬು ; ಮುಳ್ಳಂಬುಗಳು ಸಾವಿರದೇಳ್ನೂಜು ಒಂಬತ್ತು ಸಂವಿರ 
ಮಿಟ್ಟಿ [ಳಾ ಮಿಂಟಿ]ಯಂಬುಗಳು (ಕೈರಗೂ- 14 62). 
[ಮಿಟ್ಟೆ . ಅಂಬು] 
ಮಿಟ್ಟೆದರೆಹ (ನಂ)- ನಾಲ್ಕುರೂಪಾಯಿಗಳಷ್ಟು ಬೆಲೆಬಾಳುವ ಒಂದು 
ಬಗೆಯ ಚಿನ್ನದ ನಾಣ್ಯ: (4) [ « ತೆಲು. ಮಿಟ್ಟವರಹಾ] 
ಮಿಟ್ಮಾದಾರ (ನಾ.) ಒಂದು ಜಿಲ್ಲೆಯ ಉಪವಿಭಾಗದ ಅಧಿಕಾರಿ ; 
` ಮಿಟ್ಕಾದಾರಿ ` ಪರಾ: 
ಗ್‌ ಮಿಟ್ಟಾದಾರ್‌- [ತಮಿ ಮಿಟ್ಟಾತಾರ್‌] 
ಮಿಟ್ಕಾದಾರಿ (ನಾ). ಮಿಟ್ಮಾದಾರನ ಆಡಳಿತಕ್ಕೆ ಒಳಪಟ್ಟ ಪ್ರದೇಶ.: 
ಮದರಾಸಿಗೆ ದಕ್ಷಿಣಪ್ರಾಂತದಲ್ಲಿ ಶಿವಗಂಗೆ, ರಾಮನಾಡು: ಪುದಿಕೋಟೆ. 
ವೆಂಕಟಗಿರಿ ಇನ್ನೂ ಕೆಲವು ವಿಂಟ್ಮಾದಾರಿಗಳು ಇವುಗಳೆಲ್ಲಾ ಉಳಿದೇ ಇವೆ 
(೫m: 06)- ಹಿಂ. ಮಿಟ್ಕಾವಾರೀ, /ತವಿ. ಮಿಟ್ಟುತಾರಿ] 
ಮಿಟ್ಕಾವು (ನಾ). ಒಬ್ಬನ ಅಧಿಕಾರಕ್ಕೆ ಒಳಪಟ್ಟ ಆಡಳಿತದ ಪ್ರದೇಶ : 
ಮೈಸೂರ ರಾಜ್ಯವನ್ನು ೪೪ ಲಕ್ಷ ವರಹಾಕ್ಕೆ ಮಿಟ್ಕಾವಾಗಿ ಕೊಡಿಸ 
ಬೇಕೆಂದು ದಾಸೆಪ್ಟಾಜಿಯು ಇನ್ನೊಂದು ಸಲಹೆಯನ್ನು ಕಳುಹಿಸಿದ್ದನಂತೆ 
(ಕುರಾತ- 60)... [ ಹಿಂ. ಮಿಟ್ಫಾ. /ತಮಿ. ಮಿಟ್ಟಾ ] 
ಮಿಟ್ಲಿ "ಮಿಟಲಿ' ನೋ. 
ಮಿಟ್ಲೆ 'ಮಿಟಲಿ` ನೋ. 
ಮಿಠಾಯಿ, ಮಿಟಾಯಿ (ನಾ). ಒಂದು ಬಗೆಯ ಸಿಹಿತಿಂಡಿ ; ಎರೆಡು 
ರುಪಾಯಿ ವೆಚ್ಚ ಮಾಡಿ ಮಿಠಾಯಿ ತಿಂದರೆ (ಮುಂಯ, ೫೦೬೪); 
ಅವಲಕ್ಕಿ, ಮಿಠಾಯಿ ಸಾಕಷ್ಟು ಉಳಿದಿದೆ (ಕಾಕಾ, ೩). ಮಿಟಾಯಿ ಸಕ್ಕರೆ 
ಮಿಟಾಯಿ' ಪರಾ. [*- ಹಿಂ. ಮರಾ. ಮಿಠಾಈ] 
ಮಿಠಾಯಿಗಾರ (ನಾ). ಸಿಹಿತಿಂಡಿಯನ್ನು ಳಯಾರಿಸುವವನು ಹಾಗೂ 
ವರಾರುವವನು : ಮಿಠಾಯಿಗಾರ ಲಾಡು, ಜಿಲೇಬಿ. ಬತ್ತಾಸು ಮುಂತಾ 
ದುವನ್ನು ಸಿದ್ಧಪಡಿಸಿಕೊಂಡಿರುತ್ತಾನೆ. (ಜೀವಾತ್ಮ- ೨೨೪). 
[ಮಿಠಾಯಿ 4 - ಗಾರ (<-ಕಾಜ)) 
ಮಿಠಾರಿ (ನಾ). ಬೆಡಗಿ ; ಸೊಗಸುಗಾಶಿ : ನೀಟಂದೋದುತ ಮಿಠಾರಿಯ 
ರೊಲಿಸುತ . .. ನರ್ತನದಾಟ ನೋಡಿದರು ಕೋವಿದರು (ಹರಣ. 
೩-9೦೦) ; ಚಿತ್ತಿಣೀಜಾತಿ ಮಿಠಾರಿಯನ್ನು ಉತ್ತಮಳೆಂದು ಪೇಳುವರು 
(an 6೯-೦೦), [+ ತೆಲು. ಮಿಟಾರಿ] 
ಮಿಠಾಲಕಡಿ (ನಾ). ಒಂದು ಬಗೆಯೆ ಮೂಲಿಕೆ; ಯಷ್ಟಿಮಧುಕ ; 
ಅತಿಮಧುರ ; “ದಂಧುಕಂ- ಕ್ಲೀತಕ್ಕುಯಬ್ಬಮಧುಕಂ, ಮಧುಯಪ್ಪಿಕಾ 
೪ ಅತಿಮಧುರದ ಹೆಸರುಗಳು. ಯಷ್ಟಿಮಧುಕಃ - ಮಿಠಾಲಕಡಿ” 
(ಸಿದ್ಧಾಂತಿ ೦೩೬) - [*- ಹಿಂ. ಮಾರೀಲಕಡೀ] 
ಮಂಡ, ಮುರುಡ್ಕ (ನಾ). ಶಿವ ; ಈಶ್ವರ : ``ಎಳೆದೇರ ಗೊರವನೈಮೊಗ 
1 ದಿೀಡತಿಸುಳಿ.. . ಈಸರಂ ದೇಸಿಗಂ” (ಕವ್ವಿಮು, ೩)  ಒಡೆಯಂ 
ಕಣ್ಣಡಿಯಂ ಮಿಡಂ ಶಿಸು . . . ಮಜುಕಂಬೊತ್ತೋವುಗೆಮ್ಮ ೦ ಕರಂ 
(s1004, 0-0೬-3೬). "ಮಿಡಚ್ಚಿ' ಪರಾ. ಮುರುಡ್ಕ : 'ಮುರುಡ 
ಸುತ”: 'ಮುರುಡೇಶ್ವರ' ಪರಾ, [ಇ ಸಂ, ಮೃಡ] 
ಮಿಡಚಿ 'ಮಿಡತೆ' ನೋ, 
ಮಿಡಚೆ 'ಮಿಡತೆ' ನೋ. 
ವಿಂಡಚ್ಚಿ (ನಾ)-ಒಂದು ಬಗೆಯ ಮರ ಮತ್ತು ಅದರ ಕಾಯಿ; ರುದ್ರಾಕ್ಷಿ: 


೭೧೩೨ 


ಆ 


ಮಿಡಿ, 


ಕ್ಷಕ್ಕಂ 
(ಕಾರಾಸ್ಕ, ೨-3-೪). [ಮಿಡ ./- ಅಚ್ಚ) 
ವಿಂಡತೆ. ವಿಂಡಚಿ. ವಿಂಡಚೆ. ಮಿಡಿಚು, ಮಿಡಿಚೆ." ಮಿಡಿತೆ. ಮಿಡುಚೆ 
(ನು). ೧. ಒಂದು ಬಗೆಯ ಹಾರುವ ಹುಳು; ಶಿವನ ಕುದುರೆ; 
ಮಟಚೀತಿ) * (ತದ್ಕಕೋ- ೩3) : ಮಿಡತೆಹುಳುಗಳ 
ಕುರಿತು ಬರುವ ಶಸ್ತ್ರಗಳನ್ನು ಅರ್ಜುನನು 
848): ಮಿಂಡಚಿ; ೧. ಜಿಟ್ಟಿ ಆಥವಾ 
- 6). ಮಿಡಚೆ ; ೧. “ಮಿಡಚಿ (ಮಿಡತೆ) ಎಸೂರ್ಯನ 
ಮಿಡಿಚು; ೨. ಒಂದು ಬಗೆಯ 


ಸಲೆ ಫೀರ್ಮಾನ್ಮಿಡಿಚಿಲ್ಲದುತ್ತಮಮಹಾ 


ಗುಜುತದು ಗಡ ಬೂದಿಯ.20 ವಿ: 


ಮಣಿಯಂಂ 


ಸಣ್ಣ ಮಾನು, 
ತೀರ್ಥಂ 


ಶಿವಜ್ಞಾನಯೋಗಲಸದೃಕ್ತಿಪರಾಯಣ೦ (14, ೨೬)- 
ಮಿಡಿಚೆ: ೧. “ಪತಂಗ; ಶಬಭ್ಯ ೨೨ ಪತಂಗದ ಹುಳುವಿನ 


ಹೆಸರುಗಳು, ಮಿಡಿಚೆಗೂ ಹೆಸರಾಗುವದು” (ಸರಾ 08. 0೬೨) ; ಮಿಡಿಚೆ(ತೆ) 


ಯಿಲೀಯೆಲೆ)ಯಿಂಚೆ ಮೃಗದಿಂ - - - ಕಿಡುವುದು ಫಲಪಬಂ ಪರಿಪುಂ 
(ಟನ. 03-089) ; ಒರಲೆ ಹುತ್ತಕ್ಕೆಯರಗಿಣಿ ಹರುವೆಯ ತೋಟಕ್ಕೆ 


ಕೊಗಿಲೆ ಹಳ್ಳಿ ಗೆ ತುರುವೆ ನವನಾಗಸ್ಥಪಗೆ ಕುರುಬಂ ಸಲೆ ಜಾಣ 
ಖೂರರಾಸ್ಟ್ರಾ ನಕ್ಕಂ (ಸಾ. ೩೩೨). ೨. ಕಡುವುಳಿಗಳ್ಳನೊಂದು ತಿಳಿವಟ್ಟ 
ಲನಿಟ್ಟಿಆಯಲ್ಕೆ ಮೂಜುಸೂರ್ಟಿ್‌ ಮಿಡಿಮಿಡಿದರ್ಧಮಂ 
ಚಪ್ಪಿಜಾದ್ದಿಕ್ಕಿದೆ ಸಣ್ಣಮಾಂಗಳಂ ಮಿಡಿಚಿಗಳಂ ಕುಚುಂಕಿ (ರಕಕ. 6-309). 
ಮಿಡಿತೆ; ೧. ಮಿಡತೆ ಹೆಗ್ಗಣ ಮೊದಲಾದ ದುಷ್ಟಜಂತುಗಳ 
ಬಾಧೆಗಳು ತಪ್ಪಿ ಪೈರುಗಳು ಬೆಳೆಯುವವು (7 me. ಬಂತ್ತು 
ಉತ್ತರದಿಂದ ಹತ್ತಿರ ಹಳದಿ ಮಿಡಿತೆಯ ಹುದಳಿ (ಕಂತು. 1೬-00) 
೩. ದೀಪಕ್ಕೆ ಮುತ್ತುವ ಒಂದು ಬಗೆಯ ಹುಳು; ಪತಂಗ; 
ಕ್ರೋಧನಂಗೊಳಲಾಕೆ ಕೆಂಡದೆಡೆ ಮಿಡಿತೆಯಂತಟಕಟಿಸುತ (ಶನಮಂ. 00-02). 
ಮಿಡುಚೆ : ೩. ಬೇಗೆಯೊಳಗಣ ಮಿಡುಚೆ[ಕಾ೫ಂ- ಡಿಚೆ, ಡುಚು]ಗಳ 
ತೆಜದಿ ವ್ಯಕ್ತ ಉರಿದೇ ಹೋಹಿರಲ್ಲದೆ ಶಕ್ತಿಯುಂಟೇ ನಿಲಲು (೨ತಫು- ೫೬-೨೪)- 
[ದೇ.॥ ತವಾ. ವಿಟ್ಟಿಲಿ. ಮಲ. ವಿಟ್ಟಲ್‌, ವೆಟ್ಟಿಲ್‌; ತುಳ್ಳು 
ಮೊಂಟೆ ; ತೆಲು. ಮಿಡತ. ಮಿಮುತ ; ಕೋಲಾ, ಮಿಟ್ಟೆ ; ಪರ್ಜಿ. 
ಮಿಟಕ] 
ಮಿಡಮಿಡ (ಸಾ). (ಆಧಿಕ್ಕ, ಅತಿಶಯತೆ ಮುಂತಾದುವನ್ನು ಹ 
ಸೂಚಿಸುವ) ಒಂದು ಅನುಕರಣರಬ್ದ 2 'ಮಿಡಮಿಡನೆ ' ಪರಾ. 
ಮಿಡಮಿಡ ಮಿಡುಂಕು, ಮಿಡಮಿಡ ಮಿಡುಕು ೭ ಬಹಳ ಸಂಕಟ 
ಪಡು, - ಪೇಚಾಡು : ಓರೊರ್ಮೆ ವಿರಹಾನಳಸ್ನು ಧಿವಿದಾಹದಿಂ. 
ಕೆಂಪಡರೆ ಕಾಯ್ದು ವೆನಿಪ ಕೆಂದಾವರೆಯ ಪಾಸಿನೊಳಿ ಕೆಡೆದು ಮಿಡಮಿಡ 
ಮಿಡುಂಕುವದವಟಲ ಪೆರ್ಚಿನಿಂ ಕಿಚ್ಚಿನೊಳ್‌ ಬಿಟ್ಟ ಕಿಡಿಯು ನೆನೆಯಿಸುವಳ 
(ನರ್ರಫು: 9-86 5) ; ಮಿಡಮಿಡ ಮಿಡುಕುವಿನಂ ಬಡಿಯೊಳೊಡೆಯೆ 
ಪೊಡೆ ಪೆಡತಲೆಯಂ (ತಕ್ಕಾರಾ- ೦೨೬-೬): 
ಮಿಡಮಿಡನೆ (ಅ). ಒಂದು ಅನುಕರಣಾವ್ಯಯ- 
ಮಿಡಮಿಡನೆ ಮಿಡುಕು « ಬಹಳ ವೃಥೆಪಡು.-ಸಂಕಟಗೊಳ್ಳು 


ಕುಡಿದು 


೯); 


ತ್‌ ನ 
ಪೊಜಮಡುದ. ಭೂಪಾಲನಂ ಕುಡು ... ಮಿ ಮಿಡು] 
ಮಿಡನೆ ಮಿಷುಕಿತ್ತು ವೌರಜನವು, (ಹಣ. ೯.2) :/ ಮಿಡಮಿಡನೆ 


ಮಿಡುಕುತವೆ . . . ಕಡುದುರುಳನಿವನೆಂದೆನುತ ತಲೆವೊಡೆಯ ಹೊಯ್ನುಳು 

೩)”. [ಮಿಡಮಿಡ. *-ಅನ್ಸಿ] 

ಮಿಣ, (ಕ್ರಿ): ೧. ಒಂದು ಬೆರಳಿನ ಹಿಡಿತದಿಂದ ಮತ್ತೊಂದು 
ಬೆರಳನ್ನು ವೇಗವಾಗಿ ಬಿಡುಗಡೆ ಮಾಡಿ ತಾಕಿಸು: “ಮಿಡಿ 
ಅಂಗುಲಿಪ್ರಹರಣೇ (ಬೆರಳಿನಿದ ಚಿಮ್ಮ), ಶಲಾಟುಫಲೇ ಚ ಕಸುಸಾಯಿ " 


ಮಿಡಿ 


(ಕನಾ) ; ಮಿಡಿದೊಡೆ ತನಿಗ[ರ್ಪು]ರಸಂ ಬಿತುವುವು (ಒಕಣ: ೦-೫); 
ಮಿಡಿಯಲೊಡಂ ಸುರಿವುದು ರಸವೆಡೆ ಯುಡುಗದೆನಿಪ್ಪ ನುಡಿಗೆ(ಕಡುಗೆನಿಸಿದ) 
ಪೋಲ್‌ . . . ಇಕ್ಷುವಾಟಿಗಳೆಸೆಗುಂ (ಕುಸುಮಾ. 0-000) ; ಗಲ್ಲವನೊಡನೆ 
ಮಿಡಿಯೆ ಕಳಕಳನ್ಲೆ ಅಳುತಿರಲು (ಸಕ್ಕ. ೦3-08) 2. ಸಂತೋಷ, 
ಅಶ್ಚರ್ಯ. ಆಹ್ವಾನ ಮುಂತಾದುವನ್ನು ಸೂಚಿಸಲು ಎರಡು 
ಬೆರಳುಗಳನ್ನು ಸೇರಿಸಿ ಶಬ್ದಮಾಡು ನ ಚಿಟಿಕೆ ಹಾಕು: ದಿವ್ಯಜ್ಞಾಃ ನ 
ದೊಳ್‌ ಮಹೇಶ್ವರನುದಾರಮಹೇಶ್ವ ರನಪ್ಪುದನಖಃದು ಬೆರಲಂ ಮಿಡಿದು 


ಮುಗುಳ್ನಗೆ ನಕ್ಕು... ಮಂನೀಂದ್ರುವೃಂದಮಂ ಪೋಗಲ್ವೇಬ್ಬು 
(ಸಂಶಣ. 5-04 ಐ) ; ಅರಸಂ ತಲೆಯಂ ತೂಗಿ ಬೆರಲಂ ಮಿಡಿದು 
ಲಲಿತಾಂಗನಂ ಬರಿಸಿ... 


ಇಂತೆಂದೆಂ (ಕರೂ್ಳು- ೨-6೩) 2 ತಲೆಯಂ 
ತೊಗ ಬೆರಲ್ಲಳಂ ಮಿಡಿದು ಸದ್ವಿದ್ಧರ್‌ ಸಭ 


ಸತ್ಯ ವಿಗಿತ್ತ ತಕ್ಕಿನ ಪೆಸರ್‌ ಸಲ್ವಂತೆ ನೀಚಂ।! 


ುಧ್ಯದೊಳ್‌ ಪಲಬರ್‌ 


*» ಸಲ್ವುದೇ (ರರ್ಮನಾ: 


0೨೪೪). 2. ತಂತಿವಾದ್ಯವನ್ನು ಬೆರಳಿನಿಂದ ವಿನಾಟಿ ಬಾಜಿಸು, - 
ನುಡಿಸು : ದನಿಯಂಪು ಬೀಣೆಯಂ ಮಿಡಿದವೊಲಾಗೆ ಗಾನದೊಳೊಡಂಬಡೆ 


ಮೇನಕೆ ಮುಂದೆ ಪಾಡಿದಳ್‌ (ಶಂಕರಾ: ೭-6) ; ವಿದಯವೀಣೆಯಂ 
ಕೊಂಡು . - - ಮಿಡಿದು. ನೋಡಿ ಮನಂಗೊಂಡು ಮೃದುಮಧುರಧ್ವನಿ 
ಗಳೊಳೆಸೆಯೆ ಬಾಜಿಸಿದೊಡೆ (ಶಂ: ೨-೩೦ ರ) ; ನಿನ್ನ ಜೀವದ ತಂತಿ 
ಮಿಡದೇನ (80, 000-8)- ೪. ತರ್ಜನಿಯ ಹಿಡಿತದಿಂದ ಹೆಬ್ಬೆರಳನ್ನು 
ಬಿಟ್ಟು, ಯಾವುದಾದರೂ ವಸ್ತುವನ್ನು ಮೇಲಕ್ಕೆ ಚಿಮ್ಮಿಸಂ, 
— ಎಗರಿಸು : ಕರಿಯನೇಆ: ಮೈಲಕ್ಕೆ ಮಿಡಿದಡೆ ಕವಡೆ ಬಡೆ ಹಬ್ಬಿ 
ಹಾಜ್‌ವನಿತುದ್ದೆಕ್ಕೆ ಸುರಿದ ಹೊಸಹೊನ್ನ  ರಾಶಿಯುನೀಯಬೇಹುದು. 
(ಕಣಾ: ೦೦-೨೫); ಪಿಡಿವರ್ಬಾಡಬವಹ್ಲ್ನಿಯಂ  ಮಿಡಿಪರಾಬಿತ್ಯೇ 
ಬಿಂಬಂಗಳಂ - - - ಮ್ಮಡೆನ ಭಕ್ತರ್‌ ಬಲ್ಲಿದರ್‌ (೫8. ೬-೦೦6) 
೫. ಕಣ್ಣೀರನ್ನು (ಬೆರಳಿನಿಂದ) ಒರಸು; ತೊಡೆ: ಗುಡುಗುಡನೆ 
ಸುರಿವ ಕಣ್ಣನಿಗಳಂ ಮಿಡಿವುತ್ತಂ ಮತ್ತಮಿಂಕೆಂದಳ್‌ (ರಂಪ ೯33): 
ಸುರಿದಶ್ರುಗಳಂ  ಕಡುವೆರಲಿಂ 

ಕುಸುಮರರನಿಂತೆಂದಂ (ಕುಸುಮಾ, 
ಮಿಡಿದು ನೊಂದನು ಪಾರ್ಥ ಹೃದಯದಲಿ (ಕನ್ಯಾಂ ೩-೨೬) ; ನೆಯೆನೆದಿ 
ನುರುಳುವಂಬಕಮರಿಬಿಂದುವ ಬೆರಳೆ ಕೊನೆಯಲ್ಲಿ ಮಿಡಿದು ಮಿಡೆಕಿದರಧಿಕ 
ಶೋಕದಲ್ಲಿ (ತೊರರಾ, ೨-೨-೨೦): ೬. ಬಿಲ್ಲಿನ ಹೆದೆಯನ್ನು ಜಗ್ಗು.- 
ಮಾಟು, - ಎಳೆ: ಒಡೆಗುವುಜಾಂಡಮಿನ್ನಿನಿಸು ಜೇವೆಂಡೆದುಗಳೆ 
ಬೊಮ್ಮುನುಂ ಮನಂಗಿಡುಗುಮುಡೇವುದೆಂದು ಮಿಡಿದೊಯ್ಯನೆ ಜೇವೊಡೆ 
ದಾಗ[ಳಂ]ಬನಂ[ಯೊ]ಟಮೊಡನಿಂಸು (ನ 3೩೬) ; ಆ: ಬಲು 
ದಿರುವ ವಿಂಡಿದೈದಿದರೂ ನಾಸಾವಿರವಂಹಾರಥರು (ಕುನ್ಯಾರ್ರೋ. ೦-೬೬) : 
ಭೋಂಕೆನೆ ಮಿಡಿವ ಲಾಳಿಯ ಬಿಲ್ಲು ಪೆಟಲ್ಲಳ ಸಂಕುಲಮಿರ್ದುದಲ್ಲಕ್ತಿ 
(ಹೋತ ೨೦-೧). &. ಕುಟುಕು: ಊರು: ಆ ತೇಬ್ಗ(ರುಗ)ಳು 
ಬೃರದಿಂದಂ ಮಿಡಿದಂದು. ಲೋಳೆ ಮಂಜುಕಂ ಶೋಕಂ . . . ಸಾವು 
ತದುಗ್ರಜಾತಿವಿಷದಿಂ ಮತಣ್ಯರ್ಕಳೊಳ್‌ ತೋಖಮಿಗುಲ (ಗೋಶೋಶ - ೦೦-೨೫); 
ಕೆಂದೇಟಿ೫ ಮಿಡಿದೊಡೆ ತವಡಂ ತಂದಿಕ್ಕಿದ ಧೂಪದಿಂಡೆ ತದ್ವಿಷಮಲಗುರ 


ದು 


ಮಿಡಿಯುತ್ತುಂ ಭೂಪ 


0೦-3೨); ಕಂಬನಿಯನುಗುರಲಿ 


(£ರರ" 00-90). ೮. ಪುಟನೆಗೆ; ಪುಟಿ; ಹಾರು: ಎಡೆಎಡೆಯ 
ನಾಡನೆಡೆಯೆಡೆಯೂರಂ ಮಿಡಿದನಿತು ಬೇಗದಿಂ ಕಲದೊಡರಿಸಿದುದು 


ನೃಪತಿಗಾ ಹಯಂ ವಿಸ್ಮಯಮಂ (ಕಂಠಾಮಾ-೪-0೨3) ; ಮಖಂಗಾಲ್ಲಳಂ 
ನೆಗಪಿ ನಿಲ್ವ... ಮಿಡಿವ... ಬವರಿವರಿವ ಚಮ್ಮಟಿಗೆಗೆ ಚಳಿಯದ 
ಕಡಿಯಾಣಮಂ ಕೈಕೊಳದ ಬಗೆಯಂ ಬಗೆದಂತೆ ಕಂಡು (ಣಜ: 
೬-೦0 ನ). ೯. ಮೇಲಕ್ಕೆತ್ತು; ನಿಗುರಿಸು ; ಪುಚ್ಛವ ಮಿಡಿದು 
ಕಾಲ್ಗೆರದು -- - ನೋಡುತಲಿರ್ದುದಾ ಮಾಯಾವರುಪದತಿ (ಅನಂಗ: 


೭೧೩೩ 


0 


36 


45, 


ಮಿಡ್ಮಿ 
6-9-೦೮). ೧೦. ಚಲಿಸು; ಸುಳಿ: ಬೀಸು; ನುಡಿವ ಗಿಳಿಗಳ 
ಸೊಂಪು ನಡೆವಂಚೆಗಳ ಗುಂಪು ಮಿಡಿವ ಮರುತನ ತಂಪು (ನೆಂಕಾರಾ 


೨-೦6-೦೦)- ೧೧. ಅಲುಗಾಡಿಸು ; ಚಲಿಸುವಂತೆ ಮಾಡು: ಮೇರು 
ಗಿರಿಯನು ಮಿಡಿದು ಮಾಂಟುವ . . . ವೀರವೃತ್ತಿಯ ಕಡುಹಿನುಗ್ರಸಮಗ್ರು 
ರಿರ್ವರು ಮೃಡನ ಮಂಂದೆಸೆಯಲ್ಲಿ (ಕ್ರಕುಊ. ೨-೫): ಯಂತ್ರಿ ಮಿಡಿದರೆ 
ಕಾದಿ ಬೀಳ್ವವು ಯಂಶ್ರಮಯ ಹಾಹೆಗಳು (ಕುವ್ಮಾಂ- ೭-೩೦); ಬಡಿಗ. 
ಬೊಂಬೆಯ ಮಾಡಿ ಬೆಡಗಿನ ಕೀಲಿಕ್ಕಿ ಮಿಡಿಯೆ ಸೂತ್ರವನು ನರ್ತಿಸುವ 
ಬೊಂಬೆಯೊಳು ಬಡಿಗ 


ಶ್ರ! 
ಹೆ 


ತುನಿಷನೆ (ಸರಣ. ೩). ೧೨. (ಜೋರಾಗಿ) 
ಅಲುಗಾಡು ; ಒಲೆದಾಡು; ಮಿಸುಪ ಕುಂಡಲ ಓಲೆ ಅರಳೆಲೆಯೆಸೆಯೆ 
ಚಂಡಿಕೆ ಮಿಡಿಯೆ (ಸು. ೨೪-೪೪). ೧೩. ಸ್ಪೇದಿಸು; ತುಡಿ : 
ಸ್ವಲ್ಪ ಹೊತ್ತು ಪ್ರಾಣವಾಯು ಮಿಡಿಯುತ್ತಿದ್ದಿತು [CT ೦೨೫); 
ಶಾಂತಲೆಯ ಹೃದಯ ಮಿಡಿಯಿತು (೧ಂತಣ: ೧೩೦). ೧೪. ತವಕಿಸು: 
ಆತುರಪೆಡು : ಕಡವ ದನಿಗಳು ಮಿಡಿವ ದನಿಗಳು ಕೂಡಿ ಬಯ್ವ ದನಿ 
ಅಡಗಿಸಿ ಹೊಯ್ಯಾಡಿ ಬಿದ್ದುದು ಪಡೆಯಲೆರಡಆಲಿ (18ರ. ೨೬-೨೪; 
|. ಬಂತು ಪಂಚಮಿ ಬೋಲಬಗರಿಗೆ, ಹೆಣ್ಣು ತವರಿಗೆ ಮಿದಿದವು (ಕಂಠಂ: 
೫.೪. ೧೫. ಸ್ಪಂದಿಸುವಂತೆ ಮಾಡು: ತುಡಿಯುವಂತೆ 
ಮಾಡು ; ಜಡವೆಂಬುದೇನು . . . 'ಮಿಡಿಯೆ ಪರಸತ್ವವಿದ್ಯದ್ದೀಪ್ತ 
ಯದನಾಗ ನಡೆವುದದು ಜೀವಿಷೊಲು (ಕೂಕುಕ. . 000); ಇದರಲ್ಲಿಯ 
ಕೆಲವಾದರೂ ಒಳ್ಳೆಯ ಭಾವನೆಗಳು ಸಹೃದಯರ ಹೃದಯವನ್ನು ಮಿಡಿ 
ದರೆ ನನ್ನ ಶ್ರಮವು ಸಾರ್ಥಕವೆಂದು ಭಾವಿಸುತ್ತೇನೆ. (ಕಂದ್ರೆಮಾ- 6೦೪). 
೧೬. ಹೊಮ್ಮಿಸು ; ಉಕ್ಕಿಸು : ವಲ್ಲಳೆನ ಆಡಿವಾವರೆಗಳ ಕಾಣದೆ 
ನಯನದಿಂ ಮಿಡಿದಳು ಬಾಷ್ಟಿಂಬುವನ: 


(ಕೋಹತು ೨6-49); ಮಗನ 
ಮಾತಿಗೆ ಮೆಚ್ಚಿ ಹಿಗ್ಗುತೆ ದೃಗುಜಲವ ಮಿಡಿದು (6ಳ್ಳೂತ. 5-00): 
ಕಣ್ಣೀರು ಮಿಡಿಯುತ್ತ ಭಯದಿಂದ ನಡುಗುತ್ತ ತುಳೆಸಾಬಾಯಿ ಹೇಳಿ 
ವಳು (ಈುಖಗ: ೯). ಲಿಪಿ. ಹೊಡೆ; ಬಡಿ: ಮಿಡಿಬಿಲ್ಲ 
-ಶುಂತದೇವರೆ ತನ್ನ ಲಂಗಮು ತೊಡಚಿ ಸಂಧಾನದಿಂ ನೋಳ್ಪವರೆನೆಲ್ಲರೆಂ 
ಮಿಡಯೆ ಪೋಗಲ್ಕೆ (ಕೆಂಪು. ೬೩-೨0); ಪೊರವಾರ್ಗಳಂ ಮಿಡಿವ 
ಹೂಮ:ಡಿಯ ಪಡಿಯಲಿನೆ ಸೆರಗು ದಡದದಸುತಿರೆ (1ರ: ೦೨೪-3೬೦). 

[ದೇ.॥ ಮಲ. 
ಮಿಟ್‌ : ಪರ್ಜಿ. ನಾಯ್ಕಿ: ಮಿಟ್ಟ್‌) 


ಮಿಟಿ; ತೆಲು. ಮಿಡಿಯು. ಮಿಟ್ಟು ; ಕೋಲಾ. 


ಮಿಡ್ಕಿ (ನಾ). ೧. ಪೂರ್ಣವಾಗಿ ಬಲಿಯದ ಕಾಯಿ; ಕಸುಗಾಯಿ ; 


ಹೀಚು : ಪುಷ್ಪಸಂಕುಳದೊಳ್‌ ನೀನೆ ವಿಳುಸಿಯೈ ಮಿಡಿಗಳೊಳ್‌ ನೀಂ 
ಚೆಲ್ವನೈ (ಅರತು: 00-86); ಕಯ್ದೆಸೊರೆಯ ಕುಡಿಯೇಂ' ಮಿಡಿಯೇಂ 


(ಗರಾಯು- ೩-೬೦); ಎಳೆಗಜು ಎತ್ತಾಗದೇ ಲೋಕದೊಳ್‌ ಮಿಡಿ ಪಣ್ಣು 
ಗದೇ ದೈವದೊಲ್ಮೆಯಿರಲ್‌ (ಸೋಮೇಶ. ೩3). 2. (ಉಪ್ಪಿನಕಾಯಿಗೆ 
ಬಳಸುವ) ಚಿಕ್ಕಗಾತ್ರದ ಮಾವಿನಕಾಯಿ : ಮಿಡಿ ಹೆಡಗೆಗಳಲ್ಲೇ 
ಇದ್ದರೆ, ಮುಗ್ಗಲು ಆದೀತು (ನುಕರು. ೬೨); ಕುಟುಂ ಎಂದು ಮಿಡಿ 
ಯೊಂದನ್ನು ದವಡೆಯನ್ಲಿಟ್ಟು ಕಡಿದು ಎರಡು ಲೊಃಟ ನೀರು ಕುಡಿದು ಕೈ ಸೈ 


ತೊಳೆಯುವುದಕ್ಕೆ ಕಟ್ಟೆಗೆ ಹೋದ (ದೇವಜಂ- ೦೬): ೩. ಚಿಕ್ಕದು; 
ಕಿರಿದು :.* ಮಿಡಿದಬ್ಬೆ ". ' ಮಿಡಿಹಣ್ಣು ` ಪರಾ... ೪, (ಹಾವು 


ಮುಂತಾದ ಪ್ರಾಣಿಗಳ) ಮರಿ: ನಾಗರ ಮಿಡಿಯಾಗಿ ಆಡೋಣ 
(ಕನ್ನರಾ, ೦೪೫); ನಾಗರ ಮಿಡಿ ಬಿಸಿಲಲ್ಲಿ ಹೊಳೆಯುತ್ತಿತ್ತು (ರೊ). 
* ಮಿಡಿನಾಗ' ಪರಾ: 

[ದೇ.॥ ಮಲ. ಮಿಟಿ: ತುಳು. 
ನಡಿ ಎ ಬೇಟಿಯ ಸಾಧನ] 
ಮಿಡ್ಡಿ "ಮಡ ' ನೋ. 


ಮಿಡಿ. ಮುಡಿ; ಕೊಡ. ಮುಡಿ; 


ಮಿಡಿಗಾರ್ಯ 


೭೧೩೪ ಮಿಡಿಹಣ್ಣು 
ಮಿಡಿಗಾಯ್‌. ಮಿಡಿಗಾಯಿ (ನಾ). ಪೂರ್ಣವಾಗಿ ಬಲಿಯದ ಕಾಯಿ ; ; ಯುವಂತೆ ಮಾಡು : ಅವರೆ ಜೀವದ ಮಿಡಿತಕ್ಕೆ ತನ್ನ ಜೀವವನ್ನು 
ಕಸುಗಾಯಿ ; ಹೀಚು : ಇಂದ್ರಜಾತಂಗಾಕೆ ತೋರಿದಳ್‌. ಪೂವಾಗಿ ಪೋಗಿ ಮಿಡಿಯಿಸುವ ಹಿರಿಯ ಜೀವ -- ಅದು "ಮಃ ತ್ಮ” (ಉರು: ೨0). 
ಮಿಡಿಗಾಯ್ಗಳಂ ಪಡೆದೊಡಲ ವಸಂತದಂತ್ಯದೆ ರಾಸಾಲದೋಲ್‌ (3ತ್ತ್ರಾಂಣ. ಮಿಡಿಸು : ೧. ಕಣ್ಣ ಬಾಂಬಲ್ಲಳಲಿ ನೇಹದನು ಹೂಡುವಿರಿ ಕುದಿವ 


80-08೬6): ಮಿಡಿಗಾಯಿ : ” ತಿರುಳುದೋರ್ವ ಮಿಡಿಗಾಯಿ ಕೋಮಳಂ 
ಶಲುಟುಗಳ್‌ ” (ಮಗಂ ೩೩-೭) ; ಮಿದಿಗಾಯಿ ಹದಬಲಿದ ಕಾಯ್‌ 


ದೋರೆವಣ್ಣೆಂಬಿವಂ ಪಿಡಿದೊತಿಗುವೆ ಹೊಸಮಾವು ,.. ಕಿತ್ತೀಳೆಯಿಂದೆ. 
ಕೇಳೀವನಂ ಕಂಗೆಸೆದುದು (೫೬೧. ೩-೩೪); ಹೆಣ್ಗಾಜ' ಮಿಡಿಗುಯಿಯೋಲೆ 


ನೀ ಸಂಸ್ಯಾಸಿಯಾಗಿರುವೆ ; ಮಿಡಿಗುಯಿ ಬೆಳೆಬೆಳೆದು ಹಣ್ಣಾದ ತೆರ; 

(ಕೋಗಿರೆ. ೬೭-೦೩). [ವಿಂಡ್ಮಿ 4 ಕಾಯ] 
ಮಿಡಿಗಾಯಿ *ಮಿಡಿಗಾಯೇ ' | 
ಮಿಡಿಚು 'ಮಿಡತೆ' ನೋ. | 
ಮಿಡಿಚೆ "ಮಿಡತೆ" ನೋ. 
ಮಿಡಿತ (ನಾ). ೧. ಹೊಯ್ದಾಟ ; ಬಡಿತ : ನನ್ನ ನೋಡುವ ನೋಟ 
ನನ್ನದೇ ಕಣ್ಣುಟ ಎಲ್ಲೆದೆಯ ಮಿಡಿತ ನನ್ನೆದೆಯ ತಾವು (ಕರಳು. 060-ಟ. 
ಪಿ. ಮಿಡಿದುಕೊಳ್ಳುವಿಕೆ ; ತುಡಿತ; ಸ್ಪಂದನ ; ದುರ್ಮಸರ ಶಾಪ 


ನಲ್ಲ; 


ಕ್ಕಿಂತಲೂ ದುಷ್ಯಂತನ ಪ್ರೇಮ ಪುಬಲತರೆವಾಯಿತು ; ಮರವೆ ಮುಸು 


ವರೂ ಅದರ ಮಿಡಿತ ತಪ್ಪಲಿಲ್ಲ! (ಇಕ್ಕತ. 3೬); ಈ ಹಬ್ಬದ ಅಚರಣೆ 
ಮಲ್ಲಿ ನಮ್ಮ ಹಳ್ಳಿಗರ ಬಾಳಿನ ಮಿಡಿತವಿದೆ (ರೋತೆರೇ- ೧೬). 
[ಎುಡ್ಮಿ + . ತ್ಮ] 
ಮಿಡಿತೆ ' ಮಿಡತೆ ನೋ. 
ಮಿಡಿದಬ್ಬೆ (ನಾ). ಚಿಕ್ಕದಾಗಿರುವ ಬಿದಿರಿನ 
ಯೊಳೊರ್ವ ಬಡಸೂಳೆ 


ುಂದ ಮಿದಸಿ 


ಸೀಳು: ಹಡಹಿನಾಸೆ 
ತಡಿಕೆಯಂತಸೆವ ಗಲ್ಲವನು ಮಿಡಿದಬ್ಬೆ 
ಸಮವಾಗಲೊಡನೊತ್ತೆವಿಡಯೆ ನಿಂದಿಹಳು 
(90೫3: ೩-0೫೦) : [ಮಡ್ಯ 4- ದಬ್ಬೈ] 
ಮಿಡಿನಾಗ (ನಾ). ನಾಗರಹಾವಿನ ಮರಿ: ಎಳೆಯ 
ಗೂಳೆಯಂ ಖಳರ ಮಂತಣಂ ಮಿಡಿನ: 
ವೆನಿಸುವುದು (೫4೫. ೦೨-೨). 
[ಮಿಡ್ಡಿ 4 ನಾಗ./ತೆಲು. ಮಿಡಿನಾಗು, ವಿ 
ಹರಿಯುವ ಒಂದು ಒಗೆಯ ಹಾವು] 
ಮಿಡಿನಾಗರ (ನಾ). = ಮಿಡಿನಾಗ : ಒಂದು ಚಕ್ಕ 
ದಿಂದ ಹೊರಬಿದ್ದು ಹರಿದು ಬಂತು (ಹಸ. ೫0) 
ಬಡಸೆ ಅದರಡಿ ಕೂಗಿತು ಕಪ್ಪೆ (ಉಂ. ೫೬-೮). 
[ ಮಿಡ್ಕಿ 4 ನಾಗರ ( ಆ ನಾಗರು) ] 
ಮಿಡಿಬಿಲ್‌ "ಮಿಡಿವಿಲ್‌" 
ಮಿಡಿಬಿಲ್ಲು `ಮಿಡಿವಿಲೆ' ನೋ. 
ಮಿಡಿಮಾವು (ನಾ). (ಉಪ್ಪಿನಕಾಯಿ ಬಳಸುವ) ಚಿಕ್ಕಗಾತ್ರದ 
ಮಾವಿನ ಕಾಯಿ: ಮಿಡಿಮಾವಿನ ಉಪ್ಪಿನಕಾಯಿ ಬಹಳ ರುಚಿಯಾಗಿರುತ್ತದೆ. 
(649). [ ಮಿಡ್ಡಿ - ಮಾವು ] 
ಮಿಡಿಮಿಂಚು (ನಾ). ಚಿಕ್ಕದಾದ ಮಿಂಚು; 


ಮಿಂಚಂ ತೊಟ್ಟು ಭೆ 


ತನ್ನಯ 


ಬುತು 


೨ ನಾಗ 
'ಗಕುಳೆವಿಡಿದ ಹೊಳಿಗೆಯ ಸಂ: 


ಮಿಡಿನಾಗರ ವಸ್ತ್ರ 
ುಡಿನಾಗರ ಹೆಡೆ 


ನೋ 
ನೋ. 


ಎಳೆಮಿಂಚು : ಮಿಡಿ 
'ವಳಿಯ 'ತೆಜದೆ ಭ. ಸ್ಮಾನಮಂ ಸಾರ್ದು ಮತ್ತಂ 
ಬಿಡುಗಣ್ಣರ್‌ ಮೇಲೆ ಪೋಗುತ್ತಿರಲ್‌ (ತಾರಾಸ್ಕ. ೨-೪-೨೩). 
[ ಮಿಡ್ಮಿ 4- ಮಿಂಚು ] 
ಮಿಡಿಮೊಲೆ (ನಾ). ಮಾವಿನ ಮಿಂಡಿಯಂತೆ ಕಿರಿದಾಗಿರುವ ಮೊಲೆ ; 
ಕಿರುಮೊಲೆ : ಮಿಡಿಮೊಲೆಯ ಪಿಡಿನಡೆಯ ಬಡುಇಡೆಯ ನೀಜಕ 
(ಉಟ. 6೬-33), ..[ ಮಿಡಿ 4 ಮೊಲೈ ) 
ಮಿಡಿಯಿಸು. ಮಿಡಿಸು (ಕ್ರಿ). ೧. ಸ್ವಂದಿಸುವಂತೆ ಮಾಡು; ತುಡಿ 


ಮಾ: 


15 


36 


ಆ 


ಹೈದಯವ ಮಿಡಿಸಿ ಮೌನ ನುಡಿಸಿ (ಪ್ರಾಣಾ. 0-6), ೨. ಹೊಡೆ; 


ತೆಟ್ಟು ್ಸಿ : ಹಡಹಿನಾಸೆಯೊಳೊರ್ವ ಬಡಸೂಳೆ ತೆನ್ನೆಯೆ ತಡಿಕೆಯಂತೆಸಿವ 
ಗೆಲ್ಲವನು ಮಿಡಿದಬ್ಬೆಯಿಂದ ಮಡಿಸಿ ಬಾತು ಸಮವಾಗಲೆೊಡನೊತ್ತೆ 
ವಿಡಿಯೆ ನಿಂದಿಷಳು (6085. 4-080). [ ಮಿಡಿ 4 - ಇಸ್ಮು] 
ಮಿಡಿವಟ್ಟು (ನಾ). ಬಿಲ್ಲಿನಲ್ಲಿಟ್ಟು ಚಿಮ್ಮಿಸುವ ಕಲ್ಲು ; ಕವಣೆಗಲ್ಲು : 
ಮುಡಿ ಬಿಟ್ಟು ಕಾರ ಸೋಗೆಯ ಬೆಡಂಗನಭಿನಯಿಸೆ ಮುಡಿಯ ಸೊವಡಿಂ 
ಗಲರಂಬಿಡೆ ಮಧುಪಮಾಳೆ ಮಾವನ ಮಿಡಿಯಂ ಮಿಡಿವಟ್ಟನತನುಗಾಯ್ವ 
ಪೊಲಾಯ್ಡರ್ಳ (ಮ್ಯಥ್ರ-ಒ-ಒಟಿ [ ಮಿಡಿ 4 ಬಟ್ಟು] 
ಮಿಡಿವಲೆ (ನು). ಬೇಟೆಯ ಪ್ರಾಣಿಗಳು ಬಲೆಯನ್ನು ಸಮಾಪಿಸಿ 
ದೊಡನೆ ಪ್ರಾಣಿಯ ಮೇಲೆ ಬಾಣವು ಚಿಮ್ಮುವಂತೆ ಅಳವಡಿಸಿರುವ 
ಒಂದು ಬಗೆಯ ಬಲೆ: ಸಿಡಿಪಲೆಯ ಮಿಡಿವಲೆಯ . . . ಮೇಲು ಕೊಂಬಿನ 
ಬೇಟೆಗಾಅರು ಬಳಸಿದರು ಶಿವನ (ಕಣಾ. ೩-೬೬). [ಮಿಡಿ + ಬಲೈ] 
ಮಿಡಿಎಲ್‌, ಮಿಡಿಬಿರ್ಲ, ಮಿಡಿಬಿಲ್ಲು, ಮಿಡಿವಿಲ್ಲು (ನಾ). ಬೊಂಬಿನ 
ಸೀಳಿನ ಒಂದು ತುದಿಯಲ್ಲಿ ಸಣ್ಣಹರಳನ್ನಿಟ್ಟು, ಆ ತುದಿಯನ್ನು 
ಹಿಂದಕ್ಕೆ ಬಗ್ಗಿಸುವುದರ ಮೂಲಕ ಹರಳನ್ನು ಚಿಮ್ಮಿಸುವ ಒಂದು. 
ಬಗೆಯ ಸಣ್ಣ ಬಿಲ್ಲು: ಶಾಳಿವನದೊಳ್‌ ಕೀರಾಳಿಯಂ. ಸೋವಲೊಳ್ಳಿಡಿ 
ಭೊಂದಂ ಮಿಡಿಎಲ್ಲೋ ಳೆಚ್ಚೊಡೆ (ಕನಂಕು- ೧-50) ; ಪಾಜುವ ತಜಗೆಲೆಯ 
ತುಜುಗಲಂ ಕಿಳುದಕ್ಕಿವಿಂಡೆಂದು  ಕೊಜಂಡುಗಳಂ ಮುಜಃವಿಡಿದು 
ಮಿಡಿವಿಲ್ಲೊಳಿಸಲೆಸಗಿ ಮಜುಗುವ ತುಟುಗಾವ ಕಿಟ್ಬುಕುಳದ ಕೆಳೆಯರುವುಂ 
ನೋಡುತ್ತುಂ (ಕಠ್ಕಕಾ- ೨೩9) ; ಬಿಡುವಲೆ ಸೊರ್ಕುಮರ್ದು ಪದೆವಿಲ್ಮಿ 
» - ಗಿಡಗಮೆನಿಪ್ಪವಂ ಪಿಡಿದು ಬೇಂಟೆಗೆ ಸಂದ 
ಪುಳಿಂದರೆಯ್ದಿದರ್‌ (ಉಕ. ೩-೩೨) - 2 ನೆಲ್ಲ ಮಗೆ ಬರ್ಪ 
ಗಿಳಿ ಗಿಜಿಗನ ತಳುಗಿಲ್ಲದೆ ಮಿಡಿಬಿಲ್ಲಳಿಂದ [೫೫. ಪಿಂಡಿವಿಲ್ಲಿಂದ] , , . 
ಸೋಪುತಲಲ್ಲಿ ಗೊಲ್ಲವಣ್ಗಳ ತಂಡಮಿಹುದು (ರಾಮಂ. ೨-೩6); ಕೈಗಲ್ಲು 
ರುಳ್‌ ಮಿಡಿ[ಕಾಂ. ಣೆ]ಬಿಲ್‌ ಪೆರ್ಬಲೆ , , , ಖಡ್ಗಂ ಗಾಳಮಿಂಬಾಗೆ 
ಕೊಂಡೊಡನು. ಿಕೆಸಂಚೆಯಂ ನಡೆದುವು (ಯಾಂತಂ- ೪-80). 
ವಿಂಡಿಬಿಲ್ಲು : ಕಂಚಿನ ಕವಣೆ ಮಿಡಿಬಿಲ್ಲು ತಕ್ಕೊಂಡು ಲಂಕೆ ಹಾರಿಸಾನೆ 
ಗಿಳಿಹಿಂಡ (3೧. 60). ಮಿಡಿವಿಲ್ಲು ; ಮಿಡಿಎಲ್ಲಿಸೊಳಗೆ ಲಿಂಗವನೆಚ್ಚು 
ಆ ಲಿಂಗದೊಡನೆ ನಿರೆವಯಲಾದರು (೪. 43-೨3) ; ಮಿಡಿಎಲ್ಲಿನೊಳು. 
೧೮: ವೊಂದು . ... ಬೆಡಗಿನಿಂ ಪಥಿಕರ ನಡೆಗೆಡಿಸುವರಲ್ಲಿ ಕಡುಚೆಲ್ವ 
ಕಳೆವೆಗೋಪಿಯರು (ನಾಕು. ೨-೨: ) - 
[ ಮಿಡಿ 4 ಬಿಲ್ಕ್‌ ./ ತೆಲು. ಮಿಡಿವಿಲ್ಲು ] 
ಮಿಡಿವಿಲ್ಲು *ಮಿಡಿವಿಲ್‌” ನೋ. 
ಮಿಡಿವೆಣ್‌ (ನಾ). ಚಿಕ್ಕಪ್ರಾಯದ ಹೆಣ್ಣು : ಎಳೆಯ ಹುಡುಗಿ. 
ವಿಡಿದೆಂಗಳು(ಬಹುವ): ಬೆಲೆದೆಣ್ಣು ಬೆಸವೆಣ್ಣು ೬.೬ ೬ ಮಿಡಿವೆಂಗಳು 


[೫೩೫ಂ. ಲೃ]ಡಿವಿಲ್‌ , 


ಬಿ! 


ಲು: 


ಯೈಸು: 


ಭೂಲಲನೆ! 


ಲಲನೇಶನ ನೋಡಿದರು. (ಗೊಮ್ಮಹ- 0-೭೬) [ ಮಿಡ್ಕಿ ._ ಪಣ ] 
ಮಿಡಿಸು `ಮಿಡಿಯಿಸು' ನೋ, 


ಮಿಡಿಹಕ್ಕಿ (ನಾ). ಚಿಕ್ಕದಾಗಿರುವ ಪಕ್ಷಿ: ಪುಟ್ಟಿಹಕ್ಕಿ : ಮಡಿಯದಿರೆ 
ಮಿಂಡಿಹಕ್ಕಿಗಾದರೂ ಒಂದು ಕಾಳಿಲ್ಲ! (ಕೋರೆ. ೨-೫೩). 
[ಮಿಡಿ + ಹಕ್ಕಿ ( ಎಪಿ) ] 
ಮಿಡಿಹಣ್ಣು (ನಾ). ಚಿಕ್ಕದಾದ ಹಣ್ಣು ; ಸಣ್ಣಗಾತ್ರದ ಹಣ್ಣು ; 
ಹಿಡಿಹಣ್ಣು ಕುಂಬಳಕೆ ಮಿಡಿಹಣ್ಣು ಆಲಕ್ಕೆ (ಸರ್ನಕ್ಕ- ೦೯೨) 
[ಮಿಡ್ಠಿ ಎ ಹಣ್ಣು ( ಇ ಪಣ್ಮ್‌)] 


ಮಿಡುಂಕು 


ಮಿಡುಂಕು `ಮಿಡುಕ್ಕು' ನೋ. 

ಮಿಡುಕ (ನಾ). ೧. ಮಿಡಿತ ; ಸ್ಪಂದನ : ಮಿಡುಕಕೆ ಮೆಚ್ಚು ತಪ್ಪದೆನು 
ವಪ್ಪುದು ಮೇಲಿದು ಭಾಪ (582: ೩-385) ; ಮೈಯು ನೀನು. 
ನೀ ಮಿಡುಕ, ನನ್ನ ಒಳುಬಗೆಯ ತಿಳೆಲು ನೀನು (ಶೃಶಸ- ೬೩-0): 
೨. ಅಳಲು; ದುಃಖ ; ವೇದನೆ : ತಮ್ಮದಿರ ಎದೆ ತಬ್ಬಿ ನೋಡಲೆ, 
ಮಿಡುಕ ನಡುಕಕ್ಕೆಳೆದಿದೆ (ಹಾಡುಶ3- ೪೯-೪). [ ಮಿಡುಕು 4 

ಮಿಡುಕಾಟ (ನಾ). ೧. ಆಲುಗಾಟ ; ಚಲನೆ: ಕೈಕಾಲುಗಳ 
ಮಿಡುಕಾಟ ನಿಂತಿತ್ತು ಮುಟ್ಟಿದರೆ ಮೈ ತಣ್ಣಗಾಗತೊಡಗಿತದ್ವಿ (೫೦೩ರ- ೦೭ 
ಕಾಸರ). ೨. ತಳೆಮಳ : ಕಸಿವಿಸಿ : ನನ್ನ ಕಂಡುದನ್ನು. ಉಳಿದವರಿಗೂ 
ಹೇಳಿ ಸಕಾಲದಲ್ಲಿ ಎಚ್ಚರಿಸದೆ ಹೋದೆನಲ್ಲ. ಎಂಬ ಮಿಡುಕಾಟಕ್ಕೆ ಕಾರಣ 
ವಾಗಬಾರದು (ಡುಕ್ಷಕ್ತ. )- ಮಿಡುಕು, ಆಟಿ ] 

ವಿಡುಕಾಡು (ಕ್ರಿ). ೧. ನಡುಗು: ಕಂಪಿಸು : ಅರೆಮುಚ್ಚಿದಕ್ಷಿ 
ವಿಂಡುಕಾಡಂದ ತಾಳುಗೆ ಒಪ್ಪೆ ನವಾಂಬುದಬಿಂದುವೈಂದಮಲ 
ಗಳಗಳನೀಂಟುತಿರ್ಪುದು ಮನಂ ತಣಿವಂತಿರೆ ಚಾತಕೋಶ್ಕರಂ (ಕುಸುಮಾ - 
೬೨0), ೨. ತಳಮಳಿಸು ; ಕಸಿಎಸಿಗೊಳ್ಳು : ಜಗತ್ತಿನಲ್ಲಿ ಆದರ್ಶ 
ಸಜ್ಜನರು ಯಾರಿದ್ದಾರೆ! ಎಂದ ಮೇಲೆ ನಾನೇಕೆ ಇಷ್ಟು ಮಿಡುಕಾಡಬೇರು. 
(ಮಂಗಾಫು, 0೨). [ ಮಿಡುಕ್ಕು |. ಆಡು] 

ಮಿಡುಕಿಸು, ಮಿಟಕಿಸು. ಮಿಟಿಕಿಸು, ಮಿಟುಕಿಸು (ಶ್ರ). ೧. 
(ಕಣ್ಣುರೆಪ್ಪೆಯನ್ನು ಹೊಡೆದು) ಅಲುಗಾಡಿಸು ; ಅಲ್ಲಾಡಿಸು : 
ಬಿಟ್ಟಿ ಮಂಡೆವೆರಸಿ ಬಾಯ ಮಿಡುಃಸುತೆ ಕಣ್ಣ ಮುಚ್ಚಿ ಬೆರಳನೆಣಿಸು[ವ] 


—,] 


ಶಯ್ಯಾ (೧8ರ. ೩೬) ೨. ತಳಮಳಗೊಳ್ಳುವಂತೆ ಮಾಡು: 
ಕಸಿವಿಸಿಗೊಳಿಸು : ಎಡೆಯಾಗದ ಮೃಗಮನವುಂಕಿಸಲುಮೊಲ್ಲೂ[ಮೊಲ್ಲ]ದ 


ನಿಮ್ಮಡಿಯ 
HE 


ನಲ್ಲರಂತೆ ಮಿಡುಕಿಸಲುಂ - . - ಕೆಲದೊಳಾನೆ. 
(ಶುಶರಾ- ೫-೪೩ ವ)- ಮಿಟಕಿಸು: ೧. ಕಣ್ಣನ್ನು ಮಿಟಕಿಸದೆ ಮುದ್ದಾದ 


ಬಲ್ಲೆಂ 


ಆ ಮಗುವನ್ನೇ ಎಲ್ಲರೂ ನೋಡುತ್ತಿದ್ದರು (ಕೊಂ). ಮಿಟಿಕಿಸು ; 
೧. ಎರೋಡ್ಯನು . - . ಕಣ್ಣನ್ನು ಮಿಟಿಕಿಸುತ್ತೂ ಪ್ರಶ್ನಿಸುವವನಂತೆ 


ಒಲೆನಿನ್‌ನ ಕಡೆ ನೋಡಿದನು (ಕಣ: ೩೬). ಮಿಟುಕಿಸು: ೧. ಅತ್ತಿಯ 
ಸಿ ವಿಶ್ವದೊಳು ಆಕ್ಷರಕುಲವನು ಹಡೆದವಳು ! (ಕತಲ ೬೪-03) ; 
ಅವನು ನನ್ನನ್ನು ನೋಡಿ ಕಣ್ಣು ಮಿಟುಕಿಸಿ “ಏನಿಷ್ಟಾ, ದೇವರಾಜ” ಎಂದ 
(ಕಂಗತಿಳ್ಳ: ೩೦) /ತೆಲು. ಮಿಡಿಕಿಂಚು ] 
ಮಿಡುಕು. ಮಿಟಕು. ಮಿಟುಕು. ಮಿಡುಂಕು, ಮಿಡುಗ್ಗು (ಕ್ರಿ). ೧. 
ಅಲುಗು : ಅಲ್ಲಾಡು : ಪಶ್ಚಿಮಪದ್ಮಾಸನದಲ್ಲಿ ಕುಳಿತು ನೆಟ್ಟೆಲುವ 
ಮುಜ್‌ದು ತುಟ ವಿಚುಕದೆ ಲಬ್ಯೈಯಾಡಿಸ್ಸಲ್ಲ (ಸನ, 609) ; ಮಿಡುಕು 
ವುದು ಬಾಯ್‌ ಚಿತ್ರ ವವಳಲಿ ತೊಡಕೆಹುದು. (ಕುಷ್ಮಾಕು ೧೯-೩೭): 
ಆಳುತೇಳುತ ಬೆರಳು ಚಾಳಿ ಮಿಡುಕುಪ ಬಾಯಿ ಮೇಳೆದೊಳು ತೊಡಕ 
ಬಿಡದವನ ಜಪವದುವೆ ಹಾಳುಮನೆಯೇತೆ (ಸರ್ವಜ್ಞ- ೦೭). ೨. (ಕಣ್ಣು 
ರೆಪ್ಬೆಯನ್ನು ಹೊಡೆದು) ಅಲುಗಾಡಿಸು; ಅಲ್ಲಾಡಿಸು : 
ಮಿಡುಕೈ ಪಿಂಗಾಕ್ಷ ನೀನೇಕೆ ಮಿಳ್ಮಿಳೆ ನೋಡುತ್ತ: 


[ ಮಿಡುಕು 4 - ಇಷ್ಟು. 


ಕಣ್ಣ 
ಇ 


ನಿರ್ದೆ (ಶಂಶಥಾ- ೧೨. 
0೩೦) ; ಉಪ್ಪರದಲ್ಲಿ ಕೈಯನು ಕೊಡದಿರಾ ಮಿಡುಕದಿರು ಮಂಡಿಯನು. 
(ಕುವರ 8-5೯) ; ಮೊಗಡುಂ ತೂಗುತ್ತೆ ವಾಲಾಗ್ರಮಂ ಮಿಡುಕು 
ತತ್ತಿಬ್ಬರಿಸುತ್ತೆ . . , ಬಂದತ್ತೈದೊಂದೆಕ್ಕಲಂ (೧೬೪. ೩-೮೯). ೩, ಕದಲು; 

ನಃ ಭರತೇಶ್ವರನ ಪಕ್ಷದ ರಾಜಲೋಕ 


ಗಾಗಿ ಮಿಡುಕದೆ. ನೋಡುತ್ತಿರ್ಪಂತು 


ಮಿಸುಕು : ಬಾಹುಬಲಿಕುಮಾರನ 
ಮನೆರಡುಂ ದೆಸೆಯೊಳಂ ಮು 
ನಿಯಮಿಸಿದಾಗಳ್‌ (60 ಕ್ರ- ೧9% ೪); ಒಡನೇ 
ಡರಿಸೆ ಶೋಕೆಯೊಳಗೆ ಪೆಬುಗಲತ್ತಿತ್ತಲಣಂ ಮಿಡುಕದೆ 


ಸದತಿ ನೊಂದಲ್ಕೊ 
ತಿರಿಯುತ್ತಿರೆ. 
ಬಣ್ನುಡಿಗೆಜಿಗಿದಳತ್ತಿ ಯಬ್ಬೆ ಸೆತಿ (ಸ33೩- ೫1-1- ೩೨-೨೩ ; 1009) ; ಗುಡ್ಡ 


೭೧೩೫ 


ಈ 


ಟಿ 


2 


೩8 


ಮಿಡುಕ್ಕು 


ರೆತ್ತುಗಳ ಕೊರಳಂ ಹೊಡಿ ಭರದೊಳಿದಿರಾಗಿ ಕೊಂಡೊಯ್ಯೆಲೆಂದುಲಿದೆ 
ಚಪ್ಪಂಸಿ ಹೊತ್ತೆತ್ತಿ ನೂಂಕಿದೊಡೆ ಮಿಡು [ಣಂ ನೊಂ)ಕದೆ ರಥರ 
ಗಿರಿಯಂತೆ ನೆಲಸಿರ್ದುದು (ಸಿಕ್ಕಾ. ೩-೨೭). ೪. ಕಂಪಿಸು; ನಡುಗು: 
ಅದುರು : ಮೃಡನುದಾಸೀನದಿಂ ಹಸ್ತಮಂ ನೋಡುತಿರೆ ಮಿಡುಕು 
ತಿರ್ಜುದು ವಿಷಂ ಪರನ ಕರತಳದೊಳಗೆ (ನಂಂಕ: 0-೨); ತೋಳ್‌ ತೊಡೆ 
ಮಿಡುಕೆ ಸುಯ್‌ ಸೂಸೆ ನಿದ್ರೆ, ಕವಿದು ವಿಶತಸುಖದಿಂದಿರುತಿರೆಲೈ (ಹತಾ 
೬-3೨) ; ಮಿಡುಕುವ ಗಂಟಲಿರ್ದೆಳೆಗೆ ಜೋಲ್ಡು ಮರಲ್ಲಿದೆಜಿಂಕೆ ಜಾತ 
ಬಿಸುಸುಯ್ದು ಸುಯ್ಲಿನಿಂ ಕಡುಬಡವಾದ ತಮ್ಮ ತನು ರಂಜಿಸಿ ಕೋಕಕುಳಂ 
-. ನಿಂದುದದೊಂದು ತಾಣದೊಳ್ಳ (ಕಕ: ೯): ೫. ನಡುಗು 
ವಂತೆ ಮಾಡು : ನಡುಗಿಸು ; ಕಂಪನೆಗೊಳಿಸು : ಒಡಲು ಮಿಡುಲು. 
ಏನಂ ಕಡಿದ ಕಟ್ಟಿಉುಂಪೆಗಳುಂ (60ಪು. 8:08), ೬. ತುಡಿ; ಮಿಡಿ: 
ಹೊಡೆದುಕೊಳ್ಳು: ನಡೆಪಂೆ ನುಡಿವ ಪುಶ್ರಿಕಿ ಮಿಡುಕುವ ರಸಚಿತ್ರದೆಸಿವ 
ಪೆಣ್ಣಿಂಬೊಲ್ಬಂ ಪಡೆದಳ್‌ ಕಣ್ಣಂ ಮನಕಂ ಪಡೆದಳ್‌ ಪೊಸವೇಟದೆಸಕಮಂ 
ನೃಪಸುತನೊಳ್‌ (ಕರ್ತ ಶು- 3-೦೧೬) ; ಜರೆಯೆಂಬ ರಕ್ಕಸಿ... ಕಂಡಳು 
ಮಿಡುಕುವೀ ಸೀಳೆರಡವನು ಹೊಜಹೆೊಳಲ ಬಾಹೆಯಲಿ (ಕಾವನ: ೨-19) ; 
ಮಿಳಿರ್ವ ಕಿವಿಗಳ ಮಿಡುಕುವಳ್ಳೆಯ - . . ಹೊಸಜವ್ವನದ ಹೊಮ್ಮರೆ 
ಹೊಳಕಿಶಿದಿರಿನಲಿ (ತರಂ: ೩-6-0೫) ; ಮಿಡುಬವ ಮನಕ್ಕಿಂತ 
ನುಡಿಯುವ ತುಟಿಗಿಂತ ನೀಡುವ ಕೈಮೇಲು ಸತತ (ಇಂತಾಕ. ೦೫3-೬೦). 
೭. ಬಿಚ್ಚು: ಮೆಟ್ಟಿಬೀಳು : ಕಮಲೆಗೆ ಆ ವಿಷಯ ತಟ್ಟಿನೆ ನೆನಪಾಯಿತು. 
ಮಿಡುಕಿ ಬಿದ್ದು. ನೆಟ್ಟಗೆ ಕೂತಳು (೩೨೭೩. ೧೩4). ಲೆ. ಸುಳಿ : ಚಲಿಸು ; 
ಸಂಚರಿಸು : ಮುಂ ಮಹಿಯೆಲ್ಲಮಂ ಶಿಶಿರರುಜನೆ ಬಿಚ್ಚತಮಾಳ್ವನೀ 
ಗಳಾತಂ ಮಿಡುಕಲೈ [ಸಲ್ಲಿರದೆ] ಪೋಪುದು (ತಣ, 3-೩೦); ಮೊಳೆಯೊಳ್ಳ 
ಡುಕುತ್ತಿದೆ ಮಿಂಚು ಕೆಚ್ಚೆಲೊತ್ತಿದುದು ಪಯೋಧರಾವಳಿ ತಳರ್ನಡೆ 
ಯಿಟ್ಟುದು ಪಶ್ಚಿಮಾನಿಳಂ (ಅನಂತು. ೯-3); ದುಶ್ಚರಿತವಿವನಲ್ಲಿ ದಿಡುಕ 
ಲಮ್ಮವು (ಸರಣ. ೬-30-೭). ೯. ಚಂಚಲವಾಗು ; ಅಸ್ಮಿ ರಗೊಳ್ಳು: 
ಕೃತಃವೋ ದಿಟಪೋ ದುರಂತರ ಶ್ರುತಿಗಳಜ್‌ಯವು ನಮ್ಮ ಮಿಡುಕುವ 
ಮತಿಯ ಪಾಡೇ (ಕುವ್ಮಾಕ- ೭-೩೯) ; ದಾನವನಧಿಕರೋಹದಲ್ಲಿ ಮಿಡುಕಿ 
ಪರಿವಾರಕ್ಕೆ ನೇದುವ ಬುಡುತಹಮ್ಮಿಂದೊಗ್ಗಿ ತನ್ನಯ ಮಡದಿಯರ 
ನೆಮ್ಮಿರ್ದನೆಓತಧ್ವನಿಯನಾಲಿಸುತೆ (ಅಕ್ರೂತ- ೭-೭೬)... ೧೦, (ಧಾಳಿ 
ಮಾಡಲು) ಮುನ್ನುಗ್ಗು; ಧಾವಿಸು: ಕದನಕ್ಕಾರ್ಮಿಡುಕುವರೆಂದಾಹವ 


ಕರ್ಮಠನಭಿಮನ್ಮುವಿರ್ದನಾ ಧುರಧರೆಯೊಳ್‌ (ನೇಮುಪು- ೦೨-೪೮) ; 
ಬಲವರ್ಗದಿಂ ಮಿಡುಕಲಣ್ಮದೆ ನೋಡಿದ ಸಾಸಿಗಂ ನುಡಿಯದಿರ್ಕುಮೆ 
ಬೀರಮನಾರೊಳೆಂ (ಣಜ್ಮಾತ- ೩೩೦); ಮಿಡುಕಿದಡೆ ಮರುಳಓರಿ 


ಲೇಸಲ್ಲೆಮ್ಮೊಳತಿಮಥನ (ಕುಠ್ಮಾರ್ರೋ, ೪-೬). ೧೧. ಆತುರಪಡು ; 
ತವಕಿಸಂ : ನೆರೆಪೊರೆಯ ಸಿರಿವಂತರ ಮನೆಗೆ ಪರಿಯಿಡಲ್ಕಡಹಡಿಸಿ 
ಮಿಡುರುತಿರ್ಪ ಮಿಂಡರ ತಂಡಂಗಳುಮಂ . * . ಈಕ್ಷಿಸುತ್ತುಂ (ವರ್ಥಪು- 
«-8೬ ಕ). ೧೨. ಹಾರು; ನೆಗೆ ; ಹೊಂಗಿ ಮಿಡುಕುವ ಮಾನ ಗುದಿಗಳಂ 
. - . ಪೂತಿಬೆಕ್ಕಂ ಹರಿಶ್ಚಂದ್ರರಾಯಂಗೆ ಕಾಣಿಕೆಯನಿತ್ತು (48%. ೫-೩) ; 
ಆರ ಕೈಕೊಂಬುದೀ ಬಿಸಿಲು ವೈಕುಂತದಿ ನಾರಾಯಣೆ ನಿಲಲಂ: 

ನೀರೊಳು ವಿಂಡುಕಿ ಮಾನಾದ (ಕೋಡತ. ೦೯-೪೮). ೧೩. ಸರಿ ; ತೆರಳು; 
ನಡೆ; ಟಂದಕಿ ಮಿಡುಕುದವನೇ ಕರ್ಣನೀತನ ಕಡುಹ ನೋಡು (ಕುನ್ಮಾರ್ರೋ 
08-೩3), ೧೪. ಎಚ್ಚತ್ತು. ಗೊಳ್ಳ ಚೇತರಿಸಿಕೊಳ್ಳು : “ಮಿಡುಕು, 
ಮಿಡುಂಕು - ಚೈತನ್ಯೇ (ಚೇತರಿಸು)'' (8430) ; ಕೆಡೆದಿರ್ದರೆಲ್ಲರಂ 
ನೋಡಿ ರಣರಂಗದೊಳಿಡುಕಿ ಮಾತಾಡುವಿವರಂ ಕಂಡು ಲೀಲೆಯಿಂ ಪಿಡಿದು 
ಲವನಿಳತಂದು ಕೌತುಕದ ಕಪಿಗಳೆಂದಣ್ಣಂಗೆ ತೋಜೀಸಲೈ 
೧೫. ಕೊರಗು ; ಪರಿತಪಿಸು: ಈ ಪರಿಯ 


(ಕೈಯಿರಾ, 


30-90). ಬಿಡಿಬೀಸಿ 


ಮಿಡುಕ್ಕು ೭೧ 


ಬಿಟ್ಟಿನೆಂತು ಸೈರಿಪೆನೆಂದು ಮಿಡುಕಿದಳಾತ್ಮ ವಲ್ಲಭಗೆ (ಲೋಕತ. ೯-೧೦): 
ನಾನು ಇನ್ನೂ ತಾಯಿಯಾಗಲಿಲ್ಲವಲ್ಲಾ ಎಂಡು ಒಳದನ ಮಿಡುಕುತ್ತಿತ್ತು 
(ತೇರೋ. 9೨). ೧೬. ಚೆಡಪಡಿಸು ; ಒದ್ದಾಡು : ಮಿಡುಕುವಿನಂ 
ಪ್ರಾಣಿಗಳಂ ಮಡಿಪಿದೊಡಂ ದೋಷವಿಲ್ಲ ದೇವಾರ್ಚನೆಯುಳ್ಳಡೆ ಸಾಲ್ಮುಂ 
(ಸಮ್‌ ೦೪. 2 ಅಧ್ವಗರ್‌ ಮಿಡುಕಿ ಕಿಚ್ಚಿನ ಕೀಡೆವೊಲಾದರ* (ರಕಕು. 
೪-೨೨) ; ಏನೆ ಮಾಡುವೆನೆನುತ ಮನದೊಳಗೆ ವಿಂಡುಕುವನು (ತೊಂರಾ- 
8-3-೭6). ೧೭. ಪಶ್ಚಾತ್ತಾಪಪಡು : ಕೆಲವು ತಿಂಗಳುಗಳಾದ ಮೇಲೆ 
ನಾವು ಮಾಡಿದ ತಪ್ಪಿಗೆ ಮಿಡುಕಬೇಕಾಯಿತು (ಸವಸ. 0). ಮಿಟಕು: 
೧. '"ಮಿಟಕು - ಮಿಣಕು (ಮಿಣಿಮಿಣಿ ಮಿಟಕತೇತಿ)” (ಕಾನಕೋ.- ೩೦). 
ಮಿಟುಕ್ಕು : ೨. ಚುಕ್ಕಿ ವಿಂಟುಕುತಿತ್ತು, (ಇಂಗೀತ- 5-0). 
'ಕಣ್ಮಿಟುಕ್ಕು' ಪರಾ. ೧೪. ತರಣಿಕುಲ ಬಜದಾಯ್ತೂ ಮಿಟುಕಲು 
ನೆರೆಯದೆನುತವೆ ಬಾಯ ಹೊಯಿಹೊಯಿದೊಲಲಿ ಹುಡಿಯಲಿ ಹೊರಳಿ 
ಸಾಯಲು ಬಗೆದನಾ ಭರತ (1980: ೪-೨0). ಮಿಡುಂಕು : ೧. ಮುನಿದ 
ಮಾಸೆ ಮಿಡುಂಕುವ ಬಾಯ್‌ ಕಡಂಗಿ ಕಣ್ಣಿಟ್ಟಳಮಾಗಿ ಕೆಂಪುಗುವ 
ಕಣ್ಣಿಡಿಯಂ ಕಜಸಿಯಲೈ (ಪುಶ್ನಾಸ್ತ. ೬-೦೩): ೨. ಎತ್ತಲುಂ ಮಿಡುಂಕಲ್ಪ 
ಡೆಯದೆ ಸಿದಿದಿಂದಿಗೊಂಡು ಸಿಡಿದು ಸಿಡಿಲೇಬಿಕ್ಕಿಯರ್ದು ಪಲ್ಗಡಿದು 
ಮಾಮಸಕಂ ಮಸಗಿ ಮುನ್ನಾರ್ಗಮೊಳ; ಹೀರವಗ್ಗಲಿಸಿದ  ಮದದಿಂ 
ಮೇಗುಂ ಮೆಯ್ಯರಿಯದೆ ತಮ್ಮೊಳ್‌ ಪರಿಚ್ಛೀದಿಸಿ ಕಶ್ರತೃಪು- ೩-೧೨೭ ಧು. 
೬. ಬತಧರೆದ ಮಿಡುಂಕುದ ಕಂಬುಕಂಥರದ , . . ಉಡಿವ ನಡುವಿನ 
ಶಶಿಮುಖಿಯರೊಗ್ಗಿ ನಲಿ ಬಳಿವಿಡಿದೈದಿತಚ್ಕುತನೆ (6ಕ್ರೂತ- 9-0), 
೧೪. "ಮಿಡುಕು, ಮಿಡುಂಕು - ಚೈತನ್ಯೇ (ಚೇತರಿಸು)” (ಕರುಂ). 
ಮಿಡುಗ್ಯು : ೧೫. ``ಮಿಡುಗು - ಸಂಖನ್ನೇ (ದುಃಖದಿಂದ ಚಿಂತಿಸು)'' 
(ಕನ). 

ಮಿಡುಮಿಡುಕು (ದ್ವಿರುಕ್ತಿ) ; ಮಿಡುಮಿಡುಕೆ 'ಬಡಿತಂಗಾಸುವರಂಂ 
ನೋಡೆನೋಡೆ ಕಣ್ಣ ಳಂ ಮಾಂಟುವರುರ (ಅಂತ್ರ. ೫ 6% ವ) ; ಉಡುಗಡಣ 
ಮೊಡೆಯನೊಡಲೊಡಕು ನಡನಡುಗಿ ಬಡಕರಿಸಿ. ಮಿಡುಮಿಡುಕಲಡಿಗಡಿಗೆ 
(ಶತಕ. 0-3) ; ಕೂಟಕೆ ಕಾತರಿಸಿ 'ಮಿಡುದಿಡುಕಲೊಸರ್ವ ನಾಣೆಡೆ 
(ಕಂಪು. ೦೯೬೨), ಮಿಡುಮಿಡುಮಿಡುಕು, ಮಿಡುಮಿಡುವಿಡುಂಕು ಎ 
ಬಹಳವಾಗಿ ಚಡಪಡಿಸು, .. ಒದ್ದಾಡು : ತನ್ನ ಬಾಲಂಬೆರಸುರಿಯೊಳ್‌ 
ಬಿಟ್ಟು ಮಿಂಡುಮಿಡುಮಿಡುಕುತಿರ್ದ ಜನನಿಯಂ ಕಂಡು ಪಾವುಗಳುಳ್ಳ 
ಪಗೆಯಂ' ಮಜ್‌ಯವಮೆಂಬುದುಂ ನನ್ನಿಮಾಡಿ (ಕಂಶಧಾ: ಹ ಫ) ;| 
ಬಿಸಿಲೊಳ್‌ ತಾನೆ ಹುಡುಹುಡನೆ ಮಗ್ಗಿ ಮಿಡುವಿಡುಮಿಡುಕಿ (ears. | 
ದೂದೆಯೊಳ್‌ 


ಕಣ್ಣು 
ಸಾ 


00-0೩೨) : 


ಪಾವಿನಂದದಿಂ ಮಿಡುಮಿದುಮಿಡುಂಕ| 


(ನರ್ರಪು- ೪-೬೦ ಐ). [ಮಿಡಿ / ಮುಲ. ಮುಟುಶು ; ತೆಲು, ಮಿಡುಕು] | 
ಮಿಡುಕ್ಕು, ಮಿಟುಕ್ಕು, ವಿಂಡುಗ್ಗು (ನಾ). ೧. (ಕಣ್ಣು! ರೆಪ್ಪೆಯ) 
ಅಲುಗಾಟ; ಚಲನೆ ; ಎದೆ ಮಿಡುಕಂ ಸಂಗಳಿಸಿದವುರಿ ಗಗನಸ್ಮೃಳಿಯೊಛ 
ನಡೆ ಮಾಣ್ಣ ಖಚರಿಯೆಂಬೀ ನುಡಿಗೆಡೆಗೊಟ್ಟಳ್‌ ಲತುಂಗಿ ನವತರುಣೆಮ 
ದೊಳೆ (ಕುರ್ರಶ್ರ, ೫-೦೦೦) 
ಕೈಯ ಮೊದಲೊಳು ಮಿಡುಕನು ಕಾಣದೆ ನೊಂದಳು [Ce 
೨. ನಡುಕೆ ; ಕಂಪನ: ಬಸಿಲೈಃಲ್‌ , , , ಪಾಯ್ವ ಪುಲಿಯೆಂಬೀ 
ಬಾಧೆಯೊಳ್‌ ಮೆಯ್ಯನೊಡ್ಡಿಸೆ ಮೆಯ್ಯೊಳ್‌ ಮಿಡುಕುಳ್ಳ ತಾಣಮಣ 
ಮಿಲ್ಲೆಂಬಂತು ನಿಷ್ಟಂದನಾಗಿ 
ಬೋಗೀಂದ್ರವೃಂದಾರಕ೦ (ಅತ್ರ. tas); 
ಗರಗರಿಕೆ ಕೊರಲೊಳ್ಳೇಕ್ಷಣಮೊಳ್ಳಾರ್ಬಿಂಡು 
ಪುಳಿಂದನೆ ಕಣೆಗಟ್ಟಿ ನಿಂದ ವನಹರಿಣಿಯ: 
ಕೊರಳ ಮಿಡುಕಿ: 


ಲಲನೆ ಮೂಗಿನೊಳುಷುರನು . , , 


ಸಮನ್ವೀತಗುಣಂ ಗುಣಂಗೊಳಿಸಿದಂ 
ದೂದವಿಗವಳಿಂತೆಂದಳಾ | 
ಮಿಡುಕೆರ್ದೆಯೊಳೊದವೆ. 
ಲ್‌ (ಯಶೋ. 
ಸುರಿವ 


3-0) ; 


ನೆತ್ತರ; 


ಮುಖದಲಿ 


೩೬ ಮಿಡುಕುಜು 


ತಿರುಗಿ ಚೀಜುವ ವಿಹಗಸಕಿಯನು ಕಂಡನಾ 
೩. ಮಿಡಿತ : ತುಡಿತ; ಸ್ಪಂದನ ; 
ಮಿಡುಕುಆ್‌ ಪೊಯ್ದ ತನ್ನೆರ್ದೆಯನೊತ್ತಿ, ಕರಾಗ್ರದೊಳಾರೊಳಪ್ಪೊಡಂ 
ನುಡಿಯದೆ ಚಿಂತಿಸುತ್ತಮೆಮೆಯಿಕ್ಕುವುದಂ ಮಜಸಿದೊಂದು ಜಾವಮಂಂ 
ಮಿಡುಕದೆ ಸಾಲಭಂಜಿಕೆವೊಲಿರ್ದ ಲತಾಂಗಿಯ ರೂಪೆ ಕಣ್ಣಳೊಳ್‌ ತೊಡ 
ರ್ದಿರೆ (ತೊಕ್ಕು. ೦೫-೫); ಶತ್ರುಂದಮನು ಸುರವೈರಿಯೆಡೆಗೈತಂದು 
ನೋಡಿದನಸುರನೆದೆಯಲಿ ಮಿಡುಕನಾರೈದು (ತೊಂಕಾ- 
ಪ್ರಾಣ; ಜೀವ: “ ಅಸುವಟಲು ಮಿಡುಕು ” (ಶರ್ಮಿನುಂ: ೪೦) ೫. 
ಚೈತನ್ಯ : ಜೀವಂತಿಕೆ : (೪) ೬. "ಅಂತಃಕರಣ; ಕನಿಕರ; 
ಅನುಕಂಪ : ಎಲ್ಲರೊಳು ಕಲಿಭೀಮನೇ ಮಿಡುಕುಳ್ಳ ಗಂಡನು (ಕುವ್ಕಾಪಿ- 
೩-೬). ೭. ಪರಾಕ್ರಮ : ಶೌರ್ಯ ; ಕಲಿತನ: “ ಮಿಡುಕೆಂದೆನಲು 
ಪರಾಕ್ರಮ” (489. ೦): ಮಿಡುಕನುಳ್ಳರೆ ನಿನ್ನ ಮುಡಿಯನು ಹಿಡಿದು 
ನಾನೊಯ್ದಾಗ ರಾಘವ ತೊಡಚಿದನೆ ($4೫: ೨೦-೬೮); ಮೇದಿನಿಯೊಳಾ 
ರಾದೊಡಂ ಮಿಡುಕುಳ್ಳೊಡುನ್ನತಪರಾಕ್ರಮಿ ತಡೆಯಲಿ 


ಪತಿಯ ಸುತ್ತಲು 


ಮುನಿಪ (ತೂಂರಾ. 0-3-0- 


೬-೨೪-೩೬), ೪. 


ಜಿಯನು 
(ಹಣ. ೨-೨೮) ನನ್ನ ಭಾವನ ಮಿಡುಕನ್ನು ನಾನು ಆರಿಯದವಳಿ ? 
(ಹಂಜ. 0). ೮. ಕಸುವು: ಶಕ್ತಿ; ಮೊಟಹಿನ ಮಿಡುಕುಗಳ 
ನಾಯ” ಫೂಕಿದವು 


ಪಾಸದ ವಿಳಾಸದಲ್ಲಿ (ವಾತ: ೦೩-30). ೯, 
ಯಾವುದಾದರೊಂದು ಪ್ರಾಣಿಯು ಕಾಲನ್ನು ಊರಿದುಗ ಮಣ್ಣಿನ 


ಸ” 


ಮೇಲೆ ಕಂಡು ಬರುವ ಗುರುತು: ತಿವಳಿಯೊಳ್‌ ಮಿಡುಕಾಲದ ಮಣ್ಣಿಂ 
ಬಿಕ್ಕಿದ ಲಂಡದ ಬೆಂಕೆಯಿಂ ಕವಿವ ಕಿಟ್ಮದದೊಳ್ಳೊನಲೊ೯್‌. ಸುಯ್ಯಾಜದ 
ಪೆರ್ನೊರೆಯಿಂ .,, ಒಕ್ಕ' ಪಲ್ಲವನಿಕಾಯದಿನಂದಅದಂ 
ಗಳಾಗಡೆ ಶೋದುದಂ (ಣಾ: ಲ  ಮಿಟು! ಕ ದೌ 
" ಕಣ್ಮಿಟುಕ್ಕು * ಪರಾ. ಮಿಡುನ್ಯು ; ೨. ಯುವರಾಜ; -(ಮಿಡು 


ಗಿಂದಿದ್ದು.) ಆ ರುದ್ರವ್ವೆ ಹೇಳಿಬಿಡುತ್ತಾಳೆ( 


ಕಾಡುನೆ 


ನೆಟ್ನಿಟ- 0೦೦-೬). ೬. ತನ್ನ 
ಕೂಡುವಳಗದ ನಿಚ್ಚದಂದುಗದೊಂದು ಮಿಡುಗಿಂ ನಯುಂಡ ಬಾನ್ನವಿರಂ. 
ಗಜಮುಖನ ಬಿರಿವೊಡೆಯ ಪಾವಂ, ಅಜುಮೊಗನ ತೇರ ಸೋಗೆಯಂ 
೬ ೬೬ ಇನ್ನಾನುಂ ಪಗೆಯಂ ಮತು ಸಂತಂ ಪ್ರಮವಾಬ್ವು ದೆಂದು 
ಬುದ್ಧಿವೇಬಲ್‌ (ಗಾತುಕ್ಕ. ೪-00). 
; 1ನ ಮಿಡುಕ್ಕು/ ತಮಿ. ಮಿಟುಕ್ಕು; ಮಲ. ಮಿಟುಕ್ಕಮ್‌, ಮಿಟುಕ್ಕು] 
ಮಿಡುಕುಗಚ್ಚೆ (ನಾ). (ಹಸು. ಎಮ್ಮೆ ಇತ್ಯಾದಿ ಪ್ರಾಣಿಗಳ) ಅದುರು 
ತ್ತಿರುವ ಮರ್ಮಾಂಗ,-ಯೋನಿ : ಪೊಸನಸೆಯ ಸೊವಡನಾಘ್ರಾಣಿಸ, 
ಮಣಿದ ಮಿಡುಕುಗಚ್ಚೆಯೊಂ್‌ ಮೊಗವಿತ್ತುತ್ತೆಸೆದುಡು ವೃಷಮಮರರ 
ನೇಡಿಸುವವೊಲೇನುಂಟೆ ನಿಮಗಮಾ ಸುಖಿಮೆನುತುಂ 
[ಮಿಡುಕ್ಕು 4 ಕಚ್ಚಿ 
ಮಿಡುಕುಗುಂದು (ಕ್ರಿ): ಚಲನೆ ಕಡಿಮೆಯಾಗು : ಅಲುಗಾಟ: ಕುಗ್ಗು : 
ಅರೆಮುಗುಳ್ಳ ಕ್ಷಿಗಳ 
| ವೇಷದ ತಾಪಸನ್ನೊ ತೋಜನಿದಂ (ರಂ80- ೨.೭೯)- 
[ಮಿಡುಕ್ಕು ,. ಕುಂಡ್ಳು) 
ಮಿಡುಕುಗೆಡು (ಕಿ) ಪರಾಕ್ರಮವನ್ನು ಕಳೆದುಕೊಳ್ಳು : ಶೌರ್ಯ 
ವಿಲ್ಲದಾಗು : ಮಿಡುಕುಗೆಟ್ಟನು ಬಡ್ಡ ದಧಿಮುಖನೊಡನೆ ಹಳಚಿದನವನ 
[ಮಿಡುಕ್ಕು -- ಕೆಡು] 
| ಮಿಡುಕುದಾಣ (ನಾ). (ದೇಹದಲ್ಲಿ ನಾಡಿಯು) ಸ್ಪಂದಿಸುವ ಸ್ಥಳ; 
ಕಡೆಗಂಗಳೊಳು ಜಲ ತೋಜನದೊಡದನಾಗೊಡನೆ ಕಾಣುಶಲಾಳಿಯರು 
ಮಿಡುಕುದಾಣವ ಮುಟ್ಟಿಯಜದುಸುರನು ನೋಡಿ ಕಡುಚಪಳೆಯರು 
ಮೂಗಿನೊಳು (ಕಕತ. ೭-೦೦). [ಮಿಡುಕು 4 ತಾಣ] 
| |-ಮಿಡುಕುಜು ' ಮಿಡುಗುಳು ` ನೋ. 


(ಲಲನ. ೫-೮೩). 


| 
| 
| 
| 
| 


ಮಿಡುಕುಗುಂದದ ಚೆಂದುಟಿ, , , ಒಪ್ಪೆ ಪೂಸ 


ನಂಗದೆ (೫93ರ. ೨೦-9೦). 


ಮಿಡುಗ್ಯು 


ಮಿಡುಗ್ಗು * ಮಿಡುಕ್ಕು? ನೋ: 

ಮಿಡುಗ್ಗು ' ಮಿಡುಕ್ಕು ' ನೋ. 

ಮಿಡುಗುಜು, ಮಿಡುಕುಉು (ನಾ). ೧. ಬೆಂಕಿ; ಕಿಚ್ಚು: ಅಲ್ಲಿಯೆ 
ಮುನಿಗಳ ಮಿಸೆಗೆ ಮಿಡುಗುಣನಿಟ್ಟರು , ಆ ವೀರನ ಕಿಂಕರರು 
(೦೬6. ೨-೫೭); ಕಡಿದೊಟ್ಟಿದ ಪುಳ್ಳೆಗಳಂ ಮಿಡುಗುಜು ಸುಡುವಂತೆ 
ಸುಡುಗು (ಕರಾ: ೨೫-೩9). ವಿ: (ಆಲಂ) ತಾಪ: ಬೇಗೆ: ಧಗೆ: 
ಕಾಪೆಶ್ರಯದ ಮಿಡುಗಂಜ*ನಲೋರಂತೊದವಿಸುತ ಜಗದೆಟಿಸಯನೆನಿಸುವೆ 
ನಿನ್ನನಖಿಯದು ಮೂಢಜನ (ಜಾಗ. ೦೦-೩೨-೨೮): ಮಿಡುಕುಜು : ೧. 
ಹಿರಿದು ಬೆಳೆದಿಹ ವನದಿ ಮಿಡುಕುಲು ಹರಿಹರಿದು ಸುಡುವಂತೆ (ಮೈರಾಕಾ- 
೪0). ಹಿ. ಬೆಂಕಿಯ ಕಿಡಿ: ಅಗ್ನಿಕಣ : ಹಲವುಕಾಲ ಧಾವಶಿ 
ಗೊಂಡು ಒಟ್ಟಿದ ಹಿದಿರೆಯು ಒಂದು ಮಿಡುಕುಅಲ್ಲಿ ಬೇವಂತೆ ಸಲೆ ನೆಲೆ. 
ಸನ್ನಿಹಿತನಾಗಿರ್ಪ್‌ ಶರಣನ ಭಕ್ತಿ ಒಂದನಾಯತದಿಂದೆ 
(ಪ. ೨೦೩). ದೇ.॥ ತೆಲು. ಮಿಡುಗುಲು, 
ಗುಜು. ಮಿಣುಗುಲು, ಮಿಣ್ಣುಲು] 

ಮಿಡುಬೆ " ಮಿಡತೆ' ನೋ. 

ಮಿಡುಮಿಡನೆ (ಅ)- ಒಂದು ಅನುಕರಣಾವ್ಯಯ : ದೀರ್ಥಶೋಕವುಂ 
ಬಿಡೆ ಸುಡೆ ಕಿಚ್ಚಿನ ಕಿಡಯಂದದೆ ನೆಲದೊಳಗಿನಿಸುಂ ಮಿಡುವಿಂಡನೆ ಮಿಡುಕು 
ವೆನ್ನಂ ಕಂಡೆಂ (ಕಾದಂಪೂ- ೯೨೨); ಸರ್ವಾಂಗಮಂ ಕಡಿಯೆ ಮಿಡುಮಿಡನೆ 
ಮುಡುಕುತ್ತ (ಏಿಂಕೋರ- ಹ: ೫00-08) ; ಮಿಂಡುಮಿಡನೆ ಮಿಡುಕುತ್ತ 
ಕೋಪದಿ ಘಡುಘಾಡಿಸಿ ಮೆಜಿಸಮಿಂಡನೆಂದನಂ (೧8. ೨೬-೦೫). 

[ಮಿಡುಮಿಡು 4 -ಅನೈ] 

ಮಿಡುಮಿಡು (ನಾ). 'ಕೋಪ. ಮಃಖ. ನೋವು ಮುಂತಾದುವು 
ಗಳನ್ನು ಸೂಚಿಸುವಾಗ ಬಳಸುವ ಒಂದು ಅನುಕರಣಶಬ್ಬ : 
“ಮಿಡುಮಿಡನೆ ' ಪರಾ. 

ಮಿಡ್ಗೆ " ಮಡ್ಡಿ, ' ನೋ: 


ಕೆಡುವುದು. 
ಮಿಡುಂಗುಲು, ಮಿಣುಂ 


ಮಿಣಕ್‌ಮಿಣಕ್‌ (ನಾ). ( ೬. ಓಲೆ ಮಂತಾಡುವು ಮಂಕಾಗಿ 
ಉರಿಯುವುದನ್ನು ಸೂಚಿಸುವ) ಒಂದು ಅನುಕರಣಶಬ್ಬ : 
ಮಂಕಾಗಿ ಉರಿಯುವ. ಹಣತೆ ಮಿಣ ಮಿಣಕ್‌ ಖನ್ನುತ್ವದೆ (ಪ್ರಕ 


೦೦೫)- 

ಮಿಣಕುಹುಳ " ಮಿಣುಕುಹುಳು ' ನೋ. 

ಮಿಣಕೆ "ಮಿನಿಕೆ' ನೋ. 

ಮಿಣಮಿಣ (ನಾ)- (ದೀಪ, ಒಲೆ ಮುಂತಾದುವು ವಂಂಕಾಗಿ ಉರಿ 
ಯುವುದನ್ನು ಸೂಚಿಸುವ) ಒಂದು ಅನುಕರಣಶಬ್ದ : ದೀಪ 
ಮಿಣವಿಂಣ ಉರಿಯುತ್ತಿದೆ (ಕೂ). 

ಮಿಣಿ ' ಮಿಳಿ ' ನೋ: 

ಮಿಣಿಕೆ " ಮಿನಿಕೆ ನೋ. 

ಮಿಣಿಬಲೆ ' ಮಿಣಿವಲೆ? ನೋ. 

ಮಿಣಿಮಿಟಿ (ನಾ). ಒಂದು ಅನುಕರಣಶಬ್ದ ; ಚಾವಡಿಯ ದೀಪ 
ಮಿಣಿಮಿಟಿ ಉರಿಯುತ್ತಲೇ ಇತ್ತು (ವರರು: ೪೬); ಬೇಲಿಯನ್ನು ಕಂಡು 
ಕಣ್ಣು ಮಿಣಿಮಿಟಿ ಮಾಡುತ್ತ ನಿಂತೆ (ಕನಕ, ೧೩೫- 

ಮಿಣಿಮಿಣಿ (ನಾ): ಒಂದು ಅನುಕರಣಶಬ್ಬ : ಬಂದನೇನೆ -.. 
ಧಣಧಣಧಣರೆಂಬ ಪಾದದ ತೊಡವಿನ ಮಿಣಿಮಿಣಿ ಕುಣಿದಾಡುತ ಶ್ರೀಕೃಷ್ಣ 
(ಪುರಂದು ೨-೬೨-೨). 

ಮಿಣಿಮಿಣಿಸು (ಕ್ರ). ಕ್ಷಣ ಬಿಟ್ಟು ಕ್ಷಣ ಹೊಳೆ, . ಪ್ರಕಾಶಿಸು: ಆ 
ವಧುಗಳು , , . ಮಿಂಚಿನ ಲತೆಯಂತೆ ಮಿಣಿಮಿಣಿಸುತ ಕಂಚುಮಿಂಚಾಗಿ 
ಹೊಳೆವರತ್ತಿತ್ತ (ಕರತ, ೦೩-೦೦೪). [ಮಿಣಿಮಿಣಿ 4 ಇಸ್ಕು] 


೭೧೩೭ 


15 


20 


55 


30 


56 


45 


ಟನೆ 
ಮಿಣ್ಣನೆ, 


ಮಿಣಿಯಾಟ (ನಾ). ಹಗ್ಗದ ಸಹಾಯದಿಂದ 
ಚಮತ್ಕಾರ : ಗಳೆಯಾಟ ಮಿಣಿಯಾಟ 
ಆಕರ್ಷಣ ಜೌಷಸ್ಟಕಲಾವಿದ್ಯೆಯ 


ನಡೆಸುವ ಆಟ, - 
ಆದೃಶ್ಯಕರಣ ಅಗ್ನಿಸ್ತಂ: 
ಸಾಧಿಸಿದ ಡೊಂಬನೇನು ಕಿಣಿಯನೇ 
[ಮಿಣಿ (ಇ. ಮಿಳಿ) * ಆಟ] 
ಮಿಣಿವಲೆ. ಮಿಣಿಬಲೆ (ನಾ). ಚರ್ಮದ ನೂಲಿನಿಂದ ತಯಾರಿಸಿದ 
ಬಲೆ : ಇತ್ತಲ್‌ ಮರೆಯ .ಬಿಯದಪಡೆ ಮಿಣಿವಲೆಯನೊಡ್ಡಿ ಸೆರೆವಿಡಿ 
ಯಂತಾ ಸಿಂಹಿಣೆಯನುಯ್ವು ದರಸನ ಬೇಂಟಿವೀಡಿರ್ದೆ ಕಂದರಕೆ (80. 
೬೨೩-೨೧೦) - ಮಿಣಿಬಲೆ: ಆ ಗುಡಿ ಬದೀಲೆ ಅಲ್ಲೇನು ಮಿಣಿಬಲೆಗೆ 


(ಉಂಜೆ. ಕ. ೨೦೬-೨೮೭). 


ಒಂದು ಒಂಟಿಗ ಬಿದ್ದು; ನೀನು ಭರ್ಜೀಲಿ ತಿವಿದು, ಒಂದುರುಳು ಉರುಳಿ, 
ಹಂದಿ ಹತ್ರುನೆ ಬಿದ್ದದ್ದು | (ಮಿನು. ೧೪). 
[ಮಿಣಿ (ಎ ಮಿಳಿ 4 ಬಲ್ಲಿ] 
ಮಿಜಿಕಿಸು " ಮಿನುಗಿಸು ' ನೋ. 
ಮಿಣುಕು ' ಮಿನುಕ್ಕು ' ನೋ. 
ಮಿಣುಕ್ಕು ` ಮಿನುಕ್ಕು ` ನೋ- 
ಮಿಣುಕುದೀಪ (ನಾ ): ಮಂದವಾದ ಪ್ರಕಾಶವನ್ನು ಬೀರುವ 


ಆಪ ; ಸಣ್ಣ ಬೆಳಕನ್ನು ಚೆಲ್ಲುವ ದೀಪ : ಮಿಣುಕುದೀಪದ ಮುಂದೆ 
ಹೆಂಗಸರಿಬ್ಬರೂ ಬಲು ಹೊತ್ತು ಕುಳಿತಿದ್ದರು (ತುರತು.. ೪೨0): ಕತ್ತಲೆ 
ಇಲ್ಲವೆ ಕತ್ತಲೆಯಲ್ಲಿಯ ಮಿಣುಕುದೀಪೆ. ಪ್ರಾಣಾನುಭವವಾದರೆ ಮೋಹಕ 
ಮದ ಬೆಳುದಿಂಗಳು ಕಾವ್ಯಾನುಭವ (ಸೂ: ೪). 
[ಮಿಣುಕ್ಕು (< ಮಿನುಕ್ಕು) 4 ದೀಪ] 
ಮಾಣುಕುಬೆಳಕು (ನಾ). ಮನೆದವಾದ ಪ್ರಕಾಶ: ಕಚೇರಿಯ ದೀಪದ 
ಮೀಣುಕುಬೆಳಕಿನಲ್ಲಿ ' ಆ ಹೆಂಗಸರಿಗೆ ಊಟದ ಸಿದ್ಧತೆ ಮಾಡಿದನು (ಆನ್ನ. 
0೨), [ಮಿಣುಕ್ಕು (ನ ಮಿಸುಕ್ಕು ) 4 ಬೆಳಕ್ಕು (-ಬೆಳಗ್ಳು) ] 
ಮಿಣುಕುಹುಳು, ಮಿಣಕುಪುಳ (ನಾ). ಮಿಂಚನಂತೆ ಕ್ಷಣ ಬಿಟ್ಟು ಕ್ಷಣ 
ಬೆಳಕು ಬೀರುವ ಒಂದು ಬಗೆಯ ಹುಳು; ಮಿಂಚುಹುಳು : 
ಹುಳು ಒಂದೇ ಆದರೆ ಹೆಚ್ಚು ಬೆಳಕು. ಕೊಡಲಾರದು 
(ಮುರುಕು. 80). ಮಿಣಕುಹುಳ : "ಖದ್ಯೋತಃ ಜ್ಯೋತಿರಿಂಗಣಃ- 
೨ ಕತ್ತಲೆಯಲ್ಲಿ ದೀಪದ ಕಾಗೆ ಹೊಳೆಯುವ ರೆಕ್ಕೆಗಳುಳ್ಳ ಮಿಣಕುಹುಳ” 
(ಸಿದ್ದಾಂತ. 9೬೨) ಮಿಣಕುಹುಳ ತಿಣಕಿದರೆ ಜೇನು ಬಂದೀತೆ ? (796). 


ಮಿಣ: 


[| ಮಿಣುಕ್ಕು ( ೬ ಮಿನುಕ್ಕು) 4 ಹುಳು ( ೬ ಪಟು) ] 
ಮಿಣುಗುಟ್ಟು 'ಮಿನುಗುಟ್ಟು' ನೋ: 
ಮಿಣ್ಣಗೆ (ಅ). ಅಲುಗಾಡದೆ ; ನಿಶ್ಚಲವಾಗಿ : ಎರಡು ಮೂರ್ತಿಗಳ 
ನಡುವೆ ಮಿಣ್ಣಗೆ ಉರಿಯುವ ಕಾಲುದೀಪ (46: ೬೬)- 


ಮಿಣ್ಣಿಗಿರು - ಸುಮ್ಮನೆ ಇರು : ಮಿಸುಕದಂತಿರು : ಕಣ್ಣೆತ್ತಿ 
ನೋಡರು ಕಡೆಯ ಕೌರವರಲ್ಲಿ ಮಿಣ್ಣಗಿರುವುದೊಂದು ವರುಷ 


(ಡನ: ೨); ನಾಳೆ ಹೆಂಡತಿಯನ್ನು ಕಟ್ಟಿಕೊಂಡು ಬೇರೆ ಹೋದಾಗ 
ಎಲ್ಲವೂ ತಿಳಿಯುತ್ತದೆ -ಮಿಣ್ಣಗಿದ್ದೆಪರ ಬಣ್ಣ | (೬೩೪: ೧೦೫): 
[ ಮಿಣ್ಯ್‌ 4 --ಅಗೈೆ./ತೆಲು. ಮಿನ್ನಕ ] 
ಮಿಣ್ಮನ್ಕೆ (ಗು)- ಚಿಕ್ಕದಾದ ; ಸಣ್ಣದಾದ : ಗೆಳೆಯರ ಕೆಯ್ಯಲ್ಲಿಯ 


ಮಿಣ್ಣನೆ ನೆಲ್ಲಿಯನಸಿಯಲಿ ಕೆಯ್ತಗಲದೆ ಕೊಯ್ದ! (ತಕ್ಕ: ೦-೦೫)- 
[ ಮಿಣ್ಮಾ 4 ಅನೆ (೮ ಅನಿ: ] 
ಮಿಣ್ಣನ್ನೆ (ಅ). ೧. ಸದ್ದಿಲ್ಲದೆ ; ಮೌನವಾಗಿ : ನೂಜಕೃಿವರನು 
ಕೊಂದನು ಮರನ ಹಾಯಿಕಿ ಮರಳಿ ಮಿಣ್ಣನೆ ಬಂದು ಹೊಕ್ಕನು ಬಾಣಸದ 
ಮನೆಯ. (ಕುನ್ಮಾ- ೩-೦೦3) ; ಇಂದಿನಿತಿಂತೇಂ ಚೆಲ್ಜಿನೊಂದು ಬಿತ್ತರದ 
ಭಂಗಿಯ ಪೊಸ ಬಣ್ಣನೆ ಮಿಣ್ಣನೆ ನಿನ್ನ ನಚ್ಚುಮೆಚ್ಚಿನ ಕಾಮನೊಂದು 


ಜಾನದೊಳೆ ಬೆರೆತುದು ? (ಣಮೂಕ್ನ. 0೩೪-೪). ವ. ಏನೂ ತಿಳಿಯದ 


ಮಿಣ್ಣಿಸು 


ಹಾಗೆ ; ನಿರ್ವಿಕಾರವಾಗಿ : 
ತ್ರಿದ್ದೀರಲ್ಲ ! (ಶುಣಾಗ- ೨೬೪). 

ಮಿಣ್ಣನಿಂ" ಎ ಏನೂ ತಿಳಿಯದಂತಿರು ; ಮುಗ್ಧವಾಗಿರು : 
ಬೇಡವೇಡೆಂದೊಡಂ ಚಲದಿಂ ಪಿಡಿದು ಕಟ್ಟಿ ಮಿಣ್ಣನಿರ್ಪಂ, (ಉವಸಿಕ್ಕ: 


ಎಲ್ಲವನ್ನೂ ಶಾಂತರಾಗಿ ಮಿಣ್ಣನೆ ಹೇಳು 


೦೩೩-೦೯), ನೀನೆಅೌಯದರಂತೆ ಮಿಣ್ಣನಿರ್ದುಮೆನ್ಸಿಂದೆನ್ನೂ ಕಟ್ಟಿಸಿದ 
ದಿಟ್ಟಂ  (ಉಜುಕ್ಕ- 0೬೩-೦)- [ಮಿನ್‌ 4 -ಇಅನ್ಕೆ ] 
ಫು 
ಮಿತ್ತ (ಗು). ಸತ್ತುಹೋದ ; ಗತಿಸಿದ: “ಮಿತೆ-ಮೃತ-ಸತ್ತು 


ಹೋದ, ಎಥಲ” 
ಮಿತ 


ಟರ್ಮಕೊಟ ೬೫); 
(ಶೆಮುರ- ೨೬೪ ಶ್ರ ಯೋ)- 


ಯತ್ವಕ್ಕತ್ವಂ ..- - ಮೃತ -- 
[ಆ ಸಂ. ಮೃತ] 


ಲಿಪಟ 


ಮಿತ್ಯ (ಗು); ೧. ಅಳಿದ ; ಅಳತೆಮಾಡಿದ: ಪಿ: ಮಿತಿಗೆ ಒಳಪಟ್ಟ; 
ಸೀಮಿತವಾದ : ಮಿತನಖಕೀಶಶೋಭಿತತನುತ್ವಂ , . . ಪುಷೀತದೇಹ 
ಬಿಂಬತೆವೆರಸಿಂತು ಪತ್ತೃತಿಶಯಂಗಳವೇಂ ಜಿನನೊಳ್‌ ಪೊದಬ್ಮುವೋ 
(ಕರಿಕು- ೧೦-೩): ೩. ಚಿಕ್ಕದಾದ; ಸಂಗ್ರಹವಾದ; ಸಂಕ್ಷಿಪ್ತವಾದ: 
'ಮಿತನುಡಿ' ಪರಾ. ೪. ಕಡಮೆಯಾದ; ವಿರಳವಾದ. ೫. ಪರೀಕ್ಷಿ 
ಸಿದ; ಪರಿಶೀಲಿಸಿದ. (ನಾ). ೬. ಅಳತೆ ಮಾಡುವುದು. 
೭. ಮಿತಿಗೆ ಒಳಪಟ್ಟುದು : ಸೀಮಿತವಾದಂದು ; ಮಿತವಾದ್ದು 
ಬುಳುವುದು. ಹಿತವಾದ್ದ್ದು ಫಲಿಸುವುದು (ಗಾರಿ) [ಹಂ.] 

ಮಿತಂಪಚ (ಗು). ೧. ಜಿಪುಣತನದಿಂದ ಕೂಡಿದ: ಕೃಪಣತನದ. 
(ನಾ). ವಿ. ಜಿಪಣ; ಲೋಭಿ: “ಕದರ್ಯ; . , , ಕಂಪಚನಃ 


ಮಿತಂಪಚಃ -- ಈ `೫ ಲೋಭಿ (ತಣಡೂ: 5೭-೦೪, ೩. ಪರಿಣತ 
ನಲ್ಲದವನು ; ಪಕ್ಕತೆಯಿಲ್ಲದವನು : ಚಿತುರಕವಿಯೊಳ್ಳ ನತಿವಿಶ್ರುತ 
ವೈಯಾಕರಣರೊಲ್ಲು ತಿಳಿವಂತಿರೆ ಮೂರ್ಪಿತೆಯಿಂದಮುರ್ವಿ ಕೊರ್ವಿದ 
ಮಿತಂಪಚರ್‌ ತಿಳಿವಳ್ಳ ಡು ರದು 
೪. ಪರಿಮಿತವಾದ ಪ್ರಮಾಣದಲ್ಲಿ ಆಹಾರವನ್ನು ತಯಾರಿಸುವುದು; 
ಕಡಮೆಪ್ರಮಾಣದ ಅಡುಗೆಯನ್ನು ಮಾಡುವುದು. [ಸಂ.] 
ಮಿತಕುಕ್ಷಿ (ನಾ)- ಹೊಟ್ಟೆಗೆ ಪರಿಮಿತವಾದ ಆಹಾರವನ್ನು ತೆಗೆದು 
ಕೊಳ್ಳುವವನು : ಮಿತಕುಕ್ಷಿ ಮಿತಭುಕ್ತ ; ಮುಕ್ತಾರ್‌ ಜಿತೇಂದ್ರಿಯನು ? 


ಪೊಸಬಗೆಯಿಂದೆಂ (ಶಮಾ ೧-೦೭), 


ಅತಿಚರ್ಚೆ ಸಲವಲ್ಲಿ (ಕುಂಕ:ಕ: ೩6೧). [ಸಂ.] 

ಮಿತನುಡಿ (ನಾ). ಅಗತ್ಯಕ್ಕೆ ತಕ್ಕಷ್ಟು ಆಡುವ ಮಾತು; ಸಂಕ್ಷಿಪ್ತ 
ವಾದ ಮಾತು; 'ಮಿತನ: ಬಾಲೆಯರು ರತಿಗೆ ಮಿಗೆ ಚೆಲ್ಪೆಯರು 
'ನನಮೋ- ೨-೩೩)- [ ಮಿಠ್ಮ ಎ. ನುಡ್ಡಿ ] 


ಮಿತಪರಿಗ್ರಹ (ನಾ). [ಜೈನ] ಶ್ರಾವಕನ ವ್ರತಗಳಲ್ಲಿ ಒಂದು; 
ಆವಶ್ಯಕತೆಗೆ ಬೇಕಾದಷ್ಟು ಮಾತ್ರ ಧನ, ಧಾನ್ಯ ಇತ್ಯಾದಿಗಳ 
ನ್ನಿಟ್ಟುಕೊಂಡು ಉಳಿದುವನ್ನು ತ್ಯಾಗಮಾಡುವ ಒಂದು ಬಗೆಯ 
ವ್ರತ: ದಿನಪ್ರತ ಧಿಗ್ಡತ ಮಿತಪರಿಗ್ರಹೆವ ಮತ್ತನಶನವ್ರತವ 
ಕೈಕೊಂಡು ವನಜಮಂಖಯರು ಕೈಕೊಂಡರು ವ್ರತಗಳ ಜಿನಮುನಿಗಳ 
ಸಮಕ್ಷದೊಳು (9%: 0೬-೬೦) - [ಸಂ.] 

ಮಿತಭಾಷಿ (ನಾ)- ಅಗತ್ಯಕ್ಕಿಂತ ಮಾತನ್ಹಾಡದವನು; ಕಡಮೆ 
ಮಾತನ್ನಾಡುವವನು ; ಸ್ವಭಾವತಃ ಅವರು ಮಿತಭಾಷಗಳಿದು ಎಲ್ಲರ 
ನಂಬಿಕಿಯಾಗಿದ್ದಿತು (ಸಮರ: ಇಟಿ) ಸಭೆಯೊಳು ಮೇಲೆದ್ದು ಕುಣಿವನು 


ಹೆಂ 
ಹೆ 


ಬಹೆಭಾಷಿ ದಿಂದುಳಿವನು ಮಿತಭಾಷಿ (ಇಂತಾಪ- ೨೦೩-೬೩), 
[ ಸಂ. ಮಿತಿ 
ಮಿತಭಾಷೆ (ನಾ): ಎ ಮಿತನುಡಿ ; ಹೋದಿರುಳು ತಾಂ ಬಾರದಿರೆ 
ಉಬ್ಬೆಗಂಬಡುತಿರ್ದರಿಗೆ 


೭೧೩೮ 


ಮಿತಿಗೆಯ್‌ 
ಪೊಕ್ಕಳಾ ರಾಜ್ಞಿ . . . ಪಟಹೆರ್ಮಮಂ (ಕತಿತ್ರಿಂಗ- ೧೮-೪೮4): 
[ ಸೂ. ಮಿತಭಾಷಾ ] 
ಮಿತಭುಕ್ತ (ನಾ). ಇ ಮಿತಕುಕ್ಷಿ: ಮಿಶಕುಕ್ಷಿ ಮಿತಭುಕ್ತ್ಯ ಮತ್ತಿರ; 


ಜಿತೇಂದ್ರಿಯನು 2 ಅತಿಚರ್ಚೆ ಸಲದಲ್ಲಿ (ನುಂಕುಳ: ೩60): [೫ಂ.] 
5 | ಮಿಶವಚನ (ನಾ). ೧. ಇ ಮಿತನುಡಿ ; 'ನಯೆಂತಂ ಕೀರ್ತಿ 
ಕಾಂತಾಸಮೇತಂ . . , ಬುಧಜನಕುಮಂ। ದ್ರಂ  ಸಭೇಂದ್ರಂ 


(ಕಾಸ್ಕರಃ- 0-44) - ೨. - ಮಿತಭಾಷಿ: ಕ್ಷಿತಿಪಶಿಯ) ಬರಿಸಿ ಜಗನ್ನುತನಂ 
ಸಂತೈಸಿ ಕುಶ ರ್ಣಂತರವುಂ ಮಿತವಚನಂ ಬೆಸಗೊಂಡತಿವಿತೀರ್ಣ 
ಮುದನಾದನುತನೆಂಬೂದು ಮಾರ್ಗಂ (ಕ08ಾ-೨-6)-.. [ಸಂ] 

ಮಿತವಾಕ್ಕೆ (ನಾ) ೧. ಮಿತನುಡಿ. ೨. ಎ ಮಿಶಭಾಷಿ : 'ಮಿತವಾಕ್ಕಂ 
ಸದ್ದುಣೈಕ್ಕಂ . . . ನೆಗಬ್ಬತಿಬಳಭೂಪಾಲಮಂತ್ರಿ ಪ್ರಧಾನಂ (ತುಳುಮಾ- 
೨-೩೦)- [ಸಂ.] 

ಮಿತವ್ಯಯ (ನಾ): ಹಣ. ಪದಾರ್ಥ ಮುಂತಾದುವುಗಳನ್ನು ಹಿಡಿತ 
ದಿಂದ ಖರ್ಚು ಮಾಡುವಿಕೆ.-ಮಿತಿಯಲ್ಲಿ ಬಳೆಸುವಿಕೆ ; ಬಂಡಮಳಕ್ಕೆ 
ಮುಖ್ಯಕಾರಣವೆನ್ನಿಸುವ ಮಿತವ್ಯಯವನ್ನು ನಮ್ಮ: ಅರ್ಥಶಾಸ್ತ್ರವು ಒಂದು 
ಪ್ರಮುಖಧರ್ಮವಾಗಿ ಉಪದೇಶಿಸಿದೆ (ಣರ: ೩೩೭); ಅಕ್ಕುಜಿಯು ತನ್ನ 


ಬಳಿಯಲ್ಲಿ ಸೆಂಗ್ರಹಿಸಿಟ್ಟುಕೊಂಡ ನೂರುರೂಪಾಯಿಗಳನ್ನು. ಮಿತವ್ಯಯ 
ದಿಂದ ನನ್ನೆ ಕೆಲಸಕ್ಕಾಗಿ ವೆಚ್ಚಮಾಡುವಂತೆ ತಿಳಿಸಿ ಕಳಿಸಿದ್ದಳು 
(ಹೇಮಂತ- ೦೬೯)- [೫ಂ.] 

20 ಮಿತಸಂಖ್ಯೆ (ನಾ). ಕಡಮೆ ಅಂಕೆ; ಅಲ್ಪಸಂಖ್ಯೆ : ಮನಸ್ಸಿನ 


ವಿಚಾರಗಳನ್ನು. ಭಾವನೆಗಳನ್ನು ತೋಡಿಕೊಳ್ಳುವ ಜನವರ್ಗಕ್ಕೆ, ಅವರು 
ಕೇವಲ ಮಿತಸಂಖೈಯವರು, ಸಂಬಂಧಿಸಿದ ಈ ಬರಹವು ಸದ್ಯಕ್ಕೆ ಮಾತು. 
ಲೇಖನ, ಗೀತ; ನೃತ್ಯಗಳನ್ನು ಆಶ್ರಯಿಸಿದ ವ್ಯಕ್ತಿಗಳಿಗೆ ಅನ್ವಯಿಸುತ್ತದೆ. 
(ಒಂಬದ- 111, ಮೊದಂ ನಾತು): [ ಸಂ- ಮಿತಸಂಖ್ಯೂ ] 

ಮಿತಸಂತಾನ (ನಾ): ಒಂದು ವ್ಯವಸ್ಥೆಗೆ ಒಳಪಟ್ಟ ಸಂತತಿ; ಕಡಮೆ 
ಮಕ್ಕಳನ್ನು ಪಡೆಯುವಿಕೆ : ಮಿತಸಂತಾನದ ಕಡೆಗೆ ಗಮನವು ತಿರುಗಿದೆ 
(80m- ೦೭೬) - [ಸಂ.] 

ಮಿತಾಹಾರ (ನಾ). ಪರಿಮಿತವಾಗಿ ಮಾಡುವ ಊಟ; ಹಾಳತವಾದ 
ಆಹಾರಸೇವನೆ : ಅಲ್ಬವಲ್ಲದೆ ಯಶೇಶ್ಟವಲ್ಲದೆ ಯೋಗಾನುಗುಣ್ಯಮಾಗಿ 


ಬ 


30] ಭೋಜನಂಗೈವುದೇ ಮಿಂತಾಹಾರವೆನಿಸುವುದು (ಶಿಶೇಕೆ ೦೪೮)- [ಸಂ] 
ಮಿತಿ (ನಾ). ೧. ಅಳತೆ: ಪ್ರಮಾಣ: ಮಾಜ್‌ತು ಭುಜಶಕ್ತಿ 


ಮಿತಿಯಿಲ್ಲ ತನುಕಾಂತಿದೋಟ್‌ತು ಕಂತುನಂದನಗೆ (ಟೋಜತ. ೩9೨0). 
ವಿ. ತೂಕ ; ಭಾರ, ೩. ಮೇರೆ : ಎಲ್ಲೆ : ಮಿತಿ ಮೇರೆಯಿಲ್ಲದ 
ನೃಪರು ನೆರೆದುದು ಜನಕನೆಗರಿಯಲಿ (ತೊಂರಾ, 0-೦೨-೨೪); ಸುಳ್ಳಿಗಾದರೂ 
ಒಂದೆ ಮಿತಿಯಿರಬೇಕು (ರಕನ್ಕೆ. ೪) ೪. ; ಕಟ್ಟಳೆ; 
ನಿಯಮ : ಈ ರೋಗಂಗಳಿಗೆ ಈ ಔಷಧವೆಂಬ ಮಿತಿಯನ್ನುಂಟುಮಾಡಿ 
ಮಿಕ್ಕಿನವರು ಈ ಕಟ್ಟಳೆಯಂ ತಿಳಿದು ನಡೆಸುವುದು (3ಕನ್ಕೆ- ೭) ; ಊಟ 
ದಕ್ಷ ಬಹಳ ಮಿತಿಯಿರಬೇಕು (ನುಂಡ. ೪-53): ೫. ಅವಧಿಯ 
ಮೊದಲು ಅಥವಾ ಕೊನೆ: ಮಾರಾಟದ ರಕ್ಕಮೆು ಜಮಾ ಆದ 
ಮಿತಿಇಂದ ಮೂರುದಿಐಸಗಳು ಕಡಿಮೆ ಮಾಡಿ ಬಡ್ಡಿಯ ಲೈಬ್ಬಕ್ಕೆ 
ಪಿಡಿಯೋಣದೆರಲ್ಲಿ ಬಂದೀತು (ಖುಂಂವ್ಮಾ: ೨೬) ; ಅಂಗಡಿಯ ಬಾಕಿಯು 
ಬರುವದಿದ್ದರೆ: ಬಾಕಿ ಇದ್ದ ಮಿತಿ ಹಿಡಿದು ಬಡ್ಡಿ ಆಕಾರಿಸಲ್ಪಡುವದು 
೬. ಖಚಿತವಾದ ಹೇಳಿಕೆ. ೭. ಸಾಕ್ಷಿ. ೮. 


(ಮುಂವಿವ್ಯಾ- 30೮). ಕ್ಷಿ 


ದೃಢತೆ. [ಸಂ]. 
4 ಮಿತಿಗೆಯ್‌ (ಕ್ರಿ). ಮಿತಿಗೆ ಒಳಪಡಿಸು ; ಮೇರೆ ಮಾರದಂತೆ 
ಮಾಡು: ರತಿದೇವಿ ಬಸಿಜಾಂತು. ಪಡೆದ ದುಕ್ಕವೆ ಸುತವತಿಯಾಗಿ 


ಮಿತಿಯಾರು ೭೧೩೯ ಮಿತ್ರಪುತ್ರ 
ನೋಳ್ಪೆ ೨ ತೊಟ್ಟಿಲ ತೂಗಿದಳಿತಿಶಯದಿಂದೆ. ಮಗುಡವಮಂ, ಮಿತ್ರೆಕುಲ ಮಿತ್ರವರ್ಯ (ಶ್ರೀಣಾವೂ: ೫೩೬-೨೩0): 
ಕುವರನ (ನೋಶತ- ೦೭-3೪): [ಮಿತಿ + ಕೆಯ] ೨. ಗೆಳೆಯರ ಗುಂಪು; ಸ್ನೇಹಿತರ ಸಮೂಹ ; ಮಂತ್ರಿಯಂ 
ಮಿತಿಮಾರು (ಕ್ರಿ). ೧. ಎಲ್ಲೆಯನ್ನು ದಾಟಿ ; ಮೇರೆಮಿಾರು : ಮೆಜಚವ. ತುಂಬುರನೆಂಬನಂ ಕೊಟ್ಟು ಮಬಂತೆ :ತನ್ನೊಡೆನಿರ್ದ ಮಿತ್ರ 
ಸಣ್ಣ ಮಿನುಗಳನ್ನು ದೊಡ್ಡ ಮಾನುಗಳು ನುಂಗುತ್ತವೆ . - . ಇಲ್ಲ ಕುಲಮಂ ಕೊಟ್ಟು (ಸಂರೆ. ೩-೩೪) [ಸಂ] 
ದಿದ್ದರೆ ಅವು ಮಿತಿಮಾರಿ ಬೆಳೆಯುತ್ತಿದ್ದವು (ಇು20ಬಯ. ೪-0೦೫) ಮ್ಲೇಚ್ಛ | ; | ಮಿತ್ರಗುಣ (ನಾ). ಸ್ನೇಹಿತನಲ್ಲಿರಬೇಕಾದ ಗುಣ-ಸ್ವಭಾವ : 


ಹುಡುಗಿಯ ಮೇಲೆ ಅವನಿಗಿದ್ದ ಸಿಟ್ಟು ಮಿತಿಮಾರಿತು (6೫5. ೬ಲ- 
೨. ವೃವಹೌರದ ಸೀಮೆಯನ್ನು ಉಲ್ಲಂಫಿಸು ; ನಡವಳಿಕೆಯನ್ನು 
ಮಾರು : ಈ ಬಗೆಯಲ್ಲಿ ನಾಚಕೆಗೆಟ್ಟು ಮಿತಿಮಾರಿಯಿರುವದು ನನ್ನಂತಹ 


ಕುಲಪಣ್ಣಿಗೆ ತರವಲ್ಲ (1. ೦೬), [ಮಿತಿ 4+ ಮಾರು (ಮಾಜ) ) 
ಮಿತಿಲಿ `ಮಿಟಲಿ' ನೋ. 10 
ತು ಮಿದು? ನೋ. 
ಮಿತುವಾಸಿಕೆ (ನಾ). ಮೃದುವಾದ ಹಾಸುಗೆ.-ರಯ್ಯೆ: ಮಿತ 
ಪಾಸಿಕೆಯ ಮೇಲೆ ತನುತಾಪದೊಡೆನೆ ಹೊರಳುತಂ (ನನರ ೯-33). 
ಮಿತು ( ಎಮಿರು) -. ಪಾಸಿಕೆ] 
ಮಿತ್ತು "ಮಿಬ್ರು' ನೋ. 18 
ಮಿತ್ತುಗರೆ 'ಮಿಬ್ತುಗರೆ' ನೋ. i 
ಮಿತ್ರ (ನಾ). ೧. ನೇಸರು; ಸೂರ್ಯ: “ಆದಿತ್ಯಃ - . - 
ಮಿತ್ರಃ:, ಚಿತ್ರಭಾನು: . . . ತ್ರಯಾತನುಃ ಈ ೪೭ ಆದಿತ್ಯನೆ 


ಪೆಸರ್‌” (ಕರಾಯ, ೭-೩೩) ; ಮಿತ್ರಂ ಪ್ರತಾಪಸಹಿತಚರಿತ್ತಂ ವರದರ್ಣಿ 
ಬರುತುಮಿರೆ ಘನಪಥನಕ್ಷತ್ರ ಪ್ರಸೂನಮಂ  ಮ್ರುತಪತ್ರಂಗಳಿನರುಣ 
ಸುಡುಗಿದಂ (0೫5. 0೪-03). ಪಿ. (ಸಾಮಾನ್ಯವಾಗಿ ವರುಣನ 
ಜೊತೆ ವರ್ಣಿತವಾಗಿರುವ) ದ್ವಾದಶಾದಿತ್ಯರಲ್ಲಿ ಒಬ್ಬ: ಧಾತ 

ಪರ್ಜನ್ಯ ಪೂಷ ಅಂಶು 
ಮಾನ್‌ ಗಭಸ್ತಿಮಾನ್‌ ತ್ವಷ್ಟೃ ವಿಷ್ಣುಗಳೆಂಬವರೇ ಕ್ರಮದಿಂ ದ್ವಾದ 
ರಾದಿತ್ಮರು (ನೇಕ. ೨೦೪) ; ಗಣಪ ಮಿತ್ರರು ಸಪ್ತೆಯಷಿಗಳು ವಹ್ನಿ 
ನಾರದ ವರುಣನು ಇನಜಗೆ ಸಮ ಚಂದ್ರ ಸೂರ್ಯರು ಮಹುಸುತೆಯು! 


ಆರ್ಯಾ ದಿಂತ್ರೆ ವರುಣ ಇಂದ್ರ ವಿವಸ್ವಾನ 


ಹೆಚ್ಚು ಪ್ರವಣೆನು (ಕುರ ೫. ೧-೩): ೩. ಗೆರೆಯ ; ಸ್ನೇಹಿತ; 
“ಮಿತಂ, ಸಖಾ, . . ಸ್ನಿಗ್ರಃ ಈ ೫ ಕೆಳೆಯು೦'' (ಹಳಯ: ೭೦-೨೪) ; 
ಮಿತ್ರ ವೃಸನತ್ರಾಣಪವಿಶ್ರೀಕೃತಗಾತ್ರನಪ್ಪ ನಿನ್ನಂ ಕಂಡಾ ಮಿತ್ರವಿಟೀನೆನೋ' 
ಗಳ್‌ ಮಿತ್ರತ್ವಕ್ಕಾ ಬಂದೆ ನಿನ್ನೊಳ್‌ (ಶಂತಕಖಿ 30೭-೪೩೬) ; | 30 
ಚಿತ್ರವಾಹನಪತ್ರಿಯುಂ ಶಕ್ರತನಯನ: ಭೋಗಿಸಿದರನುದಿನಂ 
ಗೃಹಬಂಧುಮಿತ್ರರಂ ಮರೆಮ್ಮ ಕರ್ತವ್ಯಮಂ ತೊರೆದು (ತತ್ತ್ವಾಗ- 


ಜನ ಸಃ 
ಜನ ಸಪ್ತಾ: 


೪0-2081): ೪- [ರಾಜನೀ) ರಾ; ಎಗಗಳಲ್ಲಿ ಒಂದು ಈ ;; 
ಇವರಲ್ಲಿ ಸಪೆಜಮಿತ್ರ ತಾಯಿಯ ಆಥವಾ ತಂದೆಯ ಮೂಲಕ 


ನಂಟುತನವುಳ್ಳವನು, ಪ್ರಾಕೃತಮಿತ್ರ--ನೆರೆಯ ಶತುರಾಜ್ಯದ | 85 
ಆಚೆಯಿರುವ ರಾಜ್ಯದ ಅರಸು ಮತ್ತು ಕೃತ್ರಿಮಮಿತ್ರ 


ಕಾರ್ಯುದ ಮೂಲಕ ಮೈತ್ರಿಯನ್ನು ಗಳಿಸಿದವನು ಎಂಬುದಾಗಿ 
ಮೂರು 


ಪ್ರಕಾರದ ಸ್ನೇಹಿತರಿರುತ್ತಾರೆ ; “ಮಿತ್ರಂ 
ಶತ್ರುದೇಶಕ್ಕಿ ಫಾ ಆಚೇಬೇಶದ ಅರು ನ ಹೆರರ." (12 8. ೨೩೭). 
[xe] ಖಿ 
ಸಾರ್ಯ (ನು). ೧. ಸ್ನೇಹಿತನ ಕರ್ತವ್ಯ. ೨. [ರಾಜನೀ]| 
ಸ್ಸೀಹಿತನನ್ನಾಗಿ ಮಾಡಿಕೊಳ್ಳುವುದು : ಆನ್ಕರೆಲ್ಲರುಮನತಿಸ್ನೇಹದಿಂ 


ಮಿತ್ರ? 
ಸೆ 


ಬುದು 


ತನ್ನವರಂ ಮಾಡಿಕೊಳ್ಳುವದು. ಮಿತ್ರಕಾರ್ಯಮೆಂ; (ಶಂತತಂ- ಅ 


0-00. ಸಿ. ಕನ್ನಡದ ಪ್ರಸಿದ್ಧಗ್ರಂಥವಾದ "ಪಂಚತಂತ್ರ'ದಲ್ಲಿ 
ಬರುವ ಐದನೆಯ ಪ್ರಕರಣ. [ಸಂ.1 
ಮಿತ್ರಕುಲ (ನಾ). ೧. ಸೂರ್ಯವಂಶ ; ಇನಕುಲ : ಪತ್ತುವಿಡು 


ಸ ಮಾನ 
ನ 


ಚೈತನೆಂ ತ್ಯಾಗಂ ಶೌರ್ಯಂ ಸಮಾನವಹ ಸೆ. ಖಂ ಸ್ನೇಹಂ ದಾಕ್ಷಿಣ್ಕಿಂ 

ಸತ್ಯಂ ಶೌಚಮೆಂಬಿವು ಮಿತ್ರಗುಣಂಗಳ್‌ (ಕಂ850. ೨0೬-೦೯): [0.1 
ಮಿತ್ರಫ್ನ (ಗು). ಮಿತ್ರದ್ರೋಹಿಂಬಾದ. [ಸಂ.] 

| ಮಿತ್ರಜ (ನಾ). 6. ಸೂರ್ಯನ ಮಗ. ೨. ಯಃ 

| ಮೃತ್ಯುಂಜಯನ ನಾಕ್ಕ ತಪ್ಪದೆಂದಾನುಳಿದೆ ಮಿತ್ರಜನ 
ಪುಳುಹಲಿಲ್ಲವೆ (£6646 ೩೬)... [9] 

ಮಿತ್ರತ್ವ (ನಾ). ಗೆಳೆತನ ; ಮೈತ್ರಿ 7 ಸ್ನೇಹ ; ನಿನ್ನಂ ಕಂಡು 

- ಮಿತ್ರತ್ವಕ್ಕಾಸೆವಟ್ಟು ಬಂದೆಂ ನಿನ್ನೊಲ್‌ (ಶಾಂತಂ ಅ: ೨೦೬-೪೬೩) 
ಪೂಣ್ಣೆವಾ ರವಿತನೂಜನುಂ 
(80003. 105-4). 1x2] 

ಮಿತ್ರದ್ರೋಹ (ನಾ). ಸ್ನೇಹಿತನಿಗೆ ಬಗೆಯುವ ಕೇಡು: ಗೆಳೆಯನಿಗೆ 
ಮಾಡುವ ವಂಚನೆ : 


ಸಿಖುದುಃ 


ಮಃ 
ಮಃ 


ದಹಿಸಿದಾಗಲೆ 


ನಾನುಮಗ್ನಿಯೆ ಸಾಕ್ಷಿಯಾಗೆ ಮಿತ್ರ, ತ್ಕ್ಯಮಂ 


ನೆಪ 


ಅದನಾಂ ಕೇಳ್ದು ಸಿರದಿರ್ದೆನನ್ಪೊಡೆ. ವಜ್ಞಾಸ 
ಘಾತುಕತ್ವದುುಂ.  ಮುತ್ರದ್ರೋಹ (೫೫. ಮಿತ್ರದ್ರೋಹತ್ವ, 
ಮಿತೆೀದಾಸೀನ]ಮುಮಪ್ಟೆದೆಂದಲ"ಪಖ್ಬಂದೆಂ (ಕಂತತಂ, 000-0; 


ಆರಶಿನವರಿಂದಾ ನಮಗೆ ಪ್ರಾಣೋಪಕಾರವಾದ್ಧೆಕ್ಕೆ ಅವರಿಗೆ ನಾಊ 
ಸ್ವಾಮಿದ್ರೋಹ ಮಿತ್ರದ್ರೋಹ ದಾಡೆಬಾರೆದು (ಕತಕ: ೨) ; ಅದ್ಭುತ 


ಮತಿಯದು ಪತಿದ್ರೋಹವಾದರೆ, ಚಂಡಶಾಸನನದು ಮಿತ್ರದ್ರೋಹ 
(ಸ ೭೩). [ಸಂ.] 

[ಮಿತ್ರದ್ರೋಹಿ (ನಾ). ಸ್ನೇಹಿತನಿಗೆ ಕೇಡನ್ನು ಬಗೆಯುವವನು : 
ಗೆಳೆಯನಿಗೆ ವಂಚನೆಯನ್ನು ಮಾಡುವವನು ; ಮಿತ್ರದ್ರೋದಿ 


ಯಾದವನಿಗೆ ಕಾಣುವದರೆಲ್ಲ ಶತ್ರುಗಳೇ (ಗಾಲ). [ಸಂ. ಮಿತ್ರದ್ರೋಜಿನ"] 
ಮಿತ್ರದ್ದಿಸ (ನಾ). ೧: ಸೂರ್ಯನ ಹಗೆ : ರಾಹು. ೨. ಸ್ನೇಹಿತ 
ನನ್ನು ದ್ವೇಷಿಸುವವನು ; ಗೆಳೆಯನಲ್ಲಿ ಶತ್ರಾತ್ವವನ್ನು ಹೊಂದಿ 
ದವನು. ೧, ೨: ದ್ವಿರಸನಂ ಮಿತ್ರದ್ವಿಷಂ ಬಕ್ರಗಾದಿಂ. , . ಅತ್ಯಾಮಿಷ 


ದೆತ್ತಟಿತ್ತನೆನೆ ಪಾವ೦ ಪೋಲ್ಡು ಲೋಕಕ್ಕೆ ವರ್ತಿಪ ದುರ್ಷೊೋದನನುಗ್ರನಂ 
ಶಪಸಿಯೆಂಬರ್ಮೂಢರಿ" (ತನಶ, 0೪-0೪): [ಸಂ.] 


ಮಿತ್ರೆದ್ವೇಷ (ನಾ). ಸೂರ್ಯನೊಡನೆ ಇರುವ ಹಗೆತನ, ವೈರ; 
ದೋಷದೊಡೆತನವೊಂದು ಮಿತ್ರದ್ವೇಫವೊಂದು . . , ಅಬಲೆಯರಾಸ್ಯದಲ್ಲಿ 
ಸಂಕ್ಲೇಶಿಯಾಗಿಹುದೊಂದೆನುತೆ ಶಶಿ ಹೇಸಿ ಮೆಲ್ಲನೆ ಜಾಜ:ದನು ಪಡುವಣ 
ಸಮುದ್ರವಲಿ (ಕ್ರ ೩-50). [ಸಂ.] 

ಮಿತ್ರಪಂಚಕ (ನಾ). [ವೈದ್ಯಶಾ] ಔಷಧಕ್ಕಾಗಿ ಬಳಸುವ ಬೆಲ್ಲ, ತುಪ್ಪ, 
ಗುಂಜಿ, ಜೇನುತುಪ್ಪ ಮತ್ತು ಬಿಳುಗಾರ ಎಂಬ. ಪರಸ್ಪರ ಸಹಾ 
ಯಕಗಳಾದ ಐದು ಬಗೆಯ ಪದಾರ್ಥಗಳು : ಆ ಭಸ್ಮವನ್ನು ಮಿತ್ರ 
ಪಂಚಿಕದಿಂದ ಕರಗಿಸುವುದು. ಮಿತ್ರಪಂಜೆಕವೆಂದರೆ ಬೆಲ್ಲ. ತುಪ್ಪ್‌,/ ಗುಂಜಿ, 
ಜೇನುತುಪ್ಪ, ಬಿಳುಗಾರ (ಎಕ್ಕ €. ೩೬), [ಹಂ.] 

ಮಿತ್ರಪುತ್ರೆ (ನಾ). ೧. ಸೂರ್ಯನ 'ಮಗ. ೨. ಶನಿ: ಕ್ಷಿತಿಜನೊ 
ಳೊಂದಿದ ಗುರುವಂ [ನೇಠಾರಂ] ಮಿತ್ರ ಪುತ್ರನಿಂ ದುಃಖಿ , . , ಎನಿಕುಂ 
ಮನುಜಂ (೫3: 0೫-0): ೩. ಯಮ. 

ಮಿತ್ರಪುತ್ರಸಂಹರ ಎ ಸೂರ್ಯನ ಮಗನಾದ ಯ 

ಮಾಡಿದವನು 


ಎ ಚಂದ್ರಶೇ 


ನಮಃ 
ರಮ; 


ಶಿವ: ತುಂಗಮಹಿಮಾಕರ ಭೀಕರ ಮಿತ್ರ 
[ಸಂ.] 


ನನ್ನು ನಾಶ 


ಪಕ್ರಸಃ 


ಸ 10887 00-1). 


ಮಿತ್ರಬಲ 


ಮಿತ್ರಬಲ (ನಾ). ಸ್ನೇಹಿತರಾಜರ ಬಲ : ಆಖಲ ಶಾರ್ದೂಲಂಗಳೇ ಮಿತ್ರ, 
ಬಲಮಾಗಿಯುಂ ನಿಸರ್ಗದುರ್ಗಗಿರಿಗುಹಾಗಷ್ಟರಂಗಳೇ ದುರ್ಗಂಗಳುಗಿಯ್ಬು 
೬ - ಮೃಗಾಧಿರಾಜಪದವಿಯೊಳಾಧಿಪತ್ಯಮನಾ ತ್ಮಸ್ವೀಕೃತಂ ಮಾಡಿ(ಕುಕತೂ: 
೪- ೨೨:೦೦)- [ಸು.] 

ಮಿತ್ರಭಾವ (ನಾ). ಗೆಳೆತನ; ಮೈತ್ರಿ : ಅವರಲ್ಲಿ ಪರಿಚಯಾಭ್ಯಾಸ 
ವೆಂಬುವಿಲ್ಲ ಮಿತ್ರಭಾವವುಮಿಲ್ಲ (ಸಂತತಂ: ೨೦೦-೬). [ಸಂ.] 

ಮಿತ್ರಭೇದ (ನಾ). ೧. ಸ್ನೇಹಿತರಲ್ಲಿ ಉಂಟಾಗುವ ಒಡಕು. - 
ಪೃತ್ಕಾಸ, ೨. ಕನ್ನಡದ ಪ್ರಸಿದ್ಧಗ್ರಂಥವಾದ "ಪಂಚತಂತ್ರ'ದ 
ಮೊದಲನೆಯ ಭಾಗ. [ಸಂ.] 

ಮಿತ್ರಮೆಂಡಲ, ಮಿತ್ರಮಂಡಳ (ನಾ). ೧. ಸೂರ್ಯಬಂಬ. ೨. 
ಸ್ನೇಹಿತರ ಗುಂಪು. ೧,೨: . ಹಿಮಕರಮಂಡಬಯಿದು ಶ 
ಲಾಭಂ ನೃಪೇಂದ್ರ ಮಸುಳ್ತುದು ಬೇಗಂ ನಿಮಿರಲ್‌ ಬಗೆದಪುದೀ ಮಿತ್ರ 
ಮಂಡಲಂ ಮಿತ್ರಮಂಡಲಾಭಂ ನಿನ್ನಾ (ಕ್ಕ. 0೨-೩3). ಮಿತ್ರಮಂದಳ : 
೧, ೨: ರಿಪುರುಜಮಂಡಳಂ ಉಂದಿ ಪದ್ಮತೇಜದಿನದೊರ್ಮೆಯುಂ 
ಪೆರ್ಚದು ಭಾವಿಪೊಡೆಯ್ದಿ ಮಿತ್ರಮಂಡಳಮುಪಚಯಮಂ ತಾಳ್ವುದಂತ 
ದುಚಿತಂ ಚಿತ್ರಂ (ಕತೃಶು- ೩-9). [ಸಂ.] 

ಮಿತ್ರಮಂಡಳ 'ಮಿತ್ರಮಂಡಲ' ನೋ. 

ನುತ್ರಲಕ್ಷಣ (ನಾ). ಸ್ನೇಹಿತನಲ್ಲಿರಬೇಕುದ ಗುಣ, ಲಕ್ಷಣ : ಶೀಲಂ | 
ಮಹಾಸ್ನೇಹಂ ಇವು ಮೊದಲಾದ ಮಿತ್ರಲಕ್ಷಣಂಗಳಾವನಲ್ಲಿಯುಂಟು ಆ 
ಮಿತ್ರನಲ್ಲಿ ತಾನಿಹುದು (ಶತಂ, ೨೯೫-೨೨). [xo.} ಕಿ 

ಮಿತ್ರಲಾಭ (ನಾ). ೧. ಸ್ನೇಹಿತರನ್ನು ನಳಿಸಿಕೊಳ್ಳುವಿಕೆ ; ಗೆಳೆಯ] 
ರನ್ನು ದೊರಕಿಸಿಕೊಳ್ಳುವಿಕೆ. ೨. ಸಂಸ್ಕೃತದ ಪ್ರಸಿದ್ಧಗ್ರಂಥವಾದ 
'ಹಿಶೋಪದೇಶ'ದ ಮೊದಲನೆಯ ಭಾಗ. [ಸಂ.] 

ಮಿತ್ರವಿಯೋಗ (ನಾ). ೧. ಸೂರ್ಯನ ಆಗಲಿಕೆ, - ವಿರಹ : ಮಂಧೆ 
ರನಂ ವ್ಯಾಧನುಯ್ದ ನೆಂದು ಮಿತ್ರವಿಯೋಗದಿಂ ಕಆುದುಂ ಬೇಗಂ ದುಃಖಿತ 
ರಾಗಿರ್ದೇಗೆಯ್ದೆಮೆನೆ (ಕತಕ. ೨2೭-9) ;  ಮಿತ್ರವಿಯೊ 4 
ಪತ್ರಂ ಕಡುಗಂದಿ ಕುಂದುಗೊಂಡಿರ್ಷದು (ಕುಂ. ೬-೪). ೨. ಸ್ನೇಹಿತನ 
ಅಗಲಿಕೆ, ವಿರಹ : ಶತಪತ್ರಂ ಕಡುಗಂದಿ 
ಕುಂದುಗೊಂಡಿರ್ಪದದೇಂ ಚಿತ್ರಮೆ ದೇಹಿಗೆ ಮಾಟ್ಕುಂ ಮಿತ್ರವಿಯೋಗಂ, 


ಮಿತ್ರವಿಯೋಗಡೊಳೀ 


ವಿಶೇಷಮಪ್ಪದವಟಲಂ (ನುಂಪ್ಯ. ೬-೪): [ಸಂ.1 30 
ಮಿತ್ರವಿರಹ (ನಾ). - ಮಿತ್ರವಿಯೋಗ ೧ : ದಿವಸದವಸಾನದೊಳ್‌) | 


ಕಮಳವನಂ ವೀರೊಡಿ ವಾಡೆ ಬುಡಿದುದೇಂ ಚಿತ್ರ ಪೊ ಮಿತ್ರವಿರಹದೊಳ್‌ 
ಕೊರಗುವುದೆರವೆ ರಜೋಧಿಕಂ ಜಡುಶಯನಿಳಯಂ (ಫ್ರತೃಶ್ರೆ- 0-30), 
[ಸಂ.] 

ಮಿತ್ರಸಮ್ಮಿತ (ನಾ). [ಕುವ್ಮವಿಣ] ಪ್ರಭುಸಮ್ಮಿತ. ಮಿತ್ರಸಮ್ಮಿತ! 
ಮತ್ತು ಕಾಂತಾಸಮ್ಮಿತವೆಂಬ ಮೂರು ಬಗೆಯ ಅಲಂಕಾರಪ್ರಕಾರ 
ಗಳಲ್ಲಿ ಒಂದು; FP "ನಮ್ಮ ಕರ್ತವ್ಯಾಕರ್ತವೃಗಳಿಗೆ ಸಾಧಕಬಾಧಕ 
ಗಳು ಕಂಡುಬರುವಂಥ ಕಥೆಗಳನ್ನು ರಸಪಾ ಿಧಾನ್ಯವಿಲ್ಲದೆ ಹೇಳಿ 
ನೀತಿಯನ್ನು ಸೂಚಿಸುವ ಪುರಾಣಾದಿಗಳು 'ಮಿತ್ರ ಸಮ್ಮಿತ್‌ (4೪8. 
೦೬೯ 90) ; ಪ್ರಭುಸಮ್ಮಿತ ಇಸಮ್ಮಿತೆ. ಎಂಬ 
ಮೂರು ಹೋಲಿಕೆಗಳು ಈ ಮೂರರ ದಾರಿಯನ್ನು ಸೂಚಿಸುತ್ತದೆ 
(ates. su). [ಸಂ.] 

ಮಿತ್ರೆ (ನಾ). ಗೆಳತಿ: ಸ್ನೇಹಿತೆ : `ಸಾರಜ್ಞೆ ಮಿತ್ರೆ 
ವಯಸ್ಸೆಯೆನೆ ಕೆಳದಿಯುಕ್ಕುಂಗ (ಬಂಗರ. ೪0-3) ; ಮಿತ್ರೆ ನೋಡೆ! 
ನೋಡೆ! ನೀಡುಂ ನೀಡದ ಪಕ್ಕಿಯುಮೆನ್ನಂ ಬಂಜೆಯೆನುತ್ಯೆಡಿಪಂತಿರೆನ್ನಿದ 


ಕೊಳ" ಹಿಳ್ಳೆಯಂ ಮುದ್ದು ಗೆಯ 


ಮಿತ್ರಸಮ್ಮಿತ 


ಸಖಿಯ 


ಸಜಿಯಾಳಿ 


ಸಹಜೀವಿತೆ 


(ಣಮಾಕ್ಕ- ೦೪-೪) : ಮಿತ್ರೆಯರು | 


೭೧೪೦ 


ಮಿಥ್ಯವಂತ 


ವಡಗೂಡಿಯಾ ಸುಚರಿತ್ರೆ , , , 


೨೫-೦೦), 


ಒಪ್ಪಿರೆ ತೂಗುದುಂಚದೊಳುು (ಹಾಗತ- 

[ಮಿತ್ರ 4 -- ಎ] 

ಮಿಥ (ಅ). ೧. ಪರಸ್ಸರವಾಗಿ ; ಒಂದಕ್ಕೊಕಿದು ಪೂರಕವಾಗಿ. 
ಪಿ. ರಹಸ್ಯವಾಗಿ ; ಟ್ವಾಗಿ. ೩. ಪರ್ಯಾಯವಾಗಿ ; ಬದಲಾಗಿ. 

(ಸಂ. ಮಿಥಸ್‌] 

ಮಿಥಸ್ಸ್ಪರ್ಧೆ (ನಾ). ಪರರ ಮಾಡುವ ಹುರುಡು,--ಪೈಪೋಟಿ : 
ಬಿಸಿಲುಂ ಬೆಳ್ಳಿಂಗಳುಂ ಕಟ್ಟಿಲೆಯುವಿವು. ಮಿಥಸ್ಸ್ಪರ್ಧೆಯ: ಮಾಣು 
ಪೂಣ್ಣೊಂದು ಸಖಿತ್ವಂ ಪೆರ್ಚೆ ನಿಚ್ಚಂ ನೆಲೆಸಿದುವು (ತಂತ್ರಫು- ೧೦-90). 

[ಸಂ, ಮಿಥಸ್ಸ ರ್ಧಾ] 

ಮಿಥುನ (ನಾ). ೧. ಜೋಡಿ ; ಯಂಗೆ ; ಯುಗಳೆ : ಶ್ರೀಮನ್ಮಹಾ 
ನೇತ್ರವೆನಿಸುವ ಚಕೋರತತಿ ರಾಮಣೀಯಕಮಿಥುನರುಚಕೋಕಗಳು ನಲಿಯೆ 
(ಕನಕ. ೮-6). ವಿ. ಹೆಣ್ಣು ಮತ್ತು ಗಂಡಿನ ಜೋಡಿ: ದಂಪತಿ : 
“್ರೀಪುರುಷರಿರ್ವರುಮೂ ಬಿಧುನಮೆಂಬುದು” (ಹಂಡು. ೦೧೬-೦೫) ; 
ರಾಜಃ ಯಪಾರಾವತಮಿಥುನಂಗಳುತ್ತುಂಗಪ್ರಾಸಾದಶಿಖರವುಣಿಗವಾಕ್ಷಾಂತ 
ಶಾಳೆವಿವಿಧಗೃಹಾಂತರೆಗತುಗಳಾದುವು (ಶಂಶದಾ- ೪.೪೯) ; ಅಂತಲ್ಲಿ ಜಿನ 
ಚಂದ್ರ (ನೆನಿಪ) ಶ್ರೀಷೇಣನುಂ ಸಿಂಹನೆಂದೆಯುಂ ಮಿಥುನಸಾದರ್‌ (ಕಾಂತಿಶ್ರ. 
೬-೦೨೪ 5) ; ಮನೋಜಸ:ಖಕ್ಕಳವಳಿಸಿದುವಾಗಳ್‌ ರಥಾಂಗಮಿಥುನಶತಂ. 
ಗಳ್‌ (ಮುಣಪು. ೭-೦೦). ೩. ಅವಳಿ ಜವಳಿ ; ಯಮಳ. ೪. 
ಕೂಟ ; ಸಂಭೋಗ ; ಮೈಥುನ. ೫. [ಜ್ಯೋತಿ] ಜ್ಯೋತಿಶ್ಚಕ್ರದ 
ಹನ್ನೆರಡುರಾಶಿಗಳಲ್ಲಿ ಮೂರನೆಯದು : ಧನು ರುಷಂ ಸುಂದರಿ 
ಮಿಥುನಂ ದ್ವಿಸ್ವಭಾವರಾಶಿಗಳೆನಿಕುಂ (೫೩೬. 6-38) : ಮೇಷ ವೃಷಭ 
ಮಿಥುನ . . . ಮಿಾನಮೆಂಬ ಹನ್ನೆರಡುರಾಶಿಗಳುಂ . . . ತಮ 
ಅಧಿಕಾರಮಂ ಮಾಡುತ್ತಿರ್ಪವು (೩06. ೨00). [ಸಂ.] ಟಿ 

ಮಿಥುನತ್ವ (ನಾ). ಪಂಪತಿಗಳಾಗಿರುವಿಕೆ : ಪುಟ್ಟಿದ ಜೀವರಾಶಿ 
ಮಿಥುನತ್ವದೊಳಲ್ಲದೆ ಪುಟ್ಟದು (ಕಾಂತಿಕು- ೬-೦೦೬). [ಸಂ.] 

ಮಿಥುನರ್ಕ್ಷ (ನಾ)- ಮಿಥುನ ೫ : ದಿನನಾಥಂ ಮಿಥುನರ್ಕ್ಷದೊಂ" 
ನೆಲಸೆ ವಿಧ್ಯಾಪಾರಗಂ ಜ್ಞಾನಿ ಧನ್ಯನೆನಿಕ್ಕುಂ 

[ಸಂ.] 

ಮಿಥುನೀಕರಿಸು (ಕ್ರಿ). (ಸಂಭೋಗದಲ್ಲಿ) ಸೇರಿರು ; ಸುರನರೋರಗರೆಲ್ಲ 
ಥುನೀಕರಿಸಿಕೊಂಡಿಹರೈಸೆ ಗುಹ್ಮದ ಲಂಪಟದ ಬದುಕು (ಅನ್ಮುತ, ೨-೬4); 

ಕುಸುಮ: ತಾವಾಚಿಗಳಂ ಅಲ್ಲಿಯಲ್ಲಿಯ ಕ್ರೀಡುಪರ್ವತದ ಗುಹುಂತರದೊಳ್‌ 


ನರಂ (ಹತ್ತ, 
0೭-೦೩). 


ಕ್ತ ವಿಯುಕ್ತ- ಅಂಗುಲಿಸಂಗತ _ ಈ ಎಂಟು ಪಾಸಿನ್ನಯ 
ಭೇದಂಗಳ್‌ (6ಡ್ಕರಂ. ೩-000 ಈ). [ಸಂ.] 

ಮಿಥ್ಯ (ನಾ). ೧. ಸುಳ್ಳು: ಹುಸಿ; ಸಟೆ : ಕ್ರೋಧಾರ್ಥರೌದ್ರಮಿಥ್ಯಂಗಳಂ 
ಪರಿಹರಿಸಿ ಬ್ರಾಹ್ಮಣೋತ್ಸಮಮುನೀಶ್ವರರೆನಿಸಿ ನೀವೆ... ಮೂಜಗವ, 
ನಿಟ್ಟೊರಸಿ ದೇವರ ಹಿಂಡಿ ಹಳಿಯಲು (ಕಣ: 6-00). 'ಮಿಥ್ಯವಂತ` 


ಪರಾ. ೨. ಮಾಯೆ: ಭ್ರಮೆ: ಮಿಥ್ಮವನೇ ಹಿಡಿದು ವಿಂಧೃವನೇ 
ಪೂಜ] ನೀಕದ ಭಕ್ತರೆಲ್ಲ ವೃರ್ಥವಂದರಲ್ಲ (6ಎಕು. 3೨೬೬-೦೨೬೨). 


[ಸಂ. ಮಿಥ್ಯಾ] 
ಮಿಥ್ಯವಂತ (ನಾ). ಸುಳ್ಳುಗಾರ; ಅಸತ್ಮಮದಗಿ ; ಜಗವಲ್ಲಿ ಹೊತ್ತು 
ಹೋರುವ ಮಿಥ್ಮವಂ ತರಿಗೆ ತತ್ವದ ಸು ೇಳಿದರೆ ನಿತ್ಯರುದ್ರನಾದಡೂ 


ತಪ್ಪದನಾರನೆಂದೆ (ಮೋರು. ೨೩- ಕ). 


(ಮಿಥ್ಯ 


ಮಿಥ್ಯಮಾದಿ 
ಮಿಥ್ಯವಂತ : ಒಡೆಯನತಿಕೋಪಿ ಹೆಂಡತಿ 
« ನೆರೆಮನೆಯವರು ಮಿಥ್ಯವಾದಿಗಳು (ಕಣ. 03-4). 
[<ಸಂ. ಮಿಥ್ಯಾವಾದಿನ್‌] 
ಮಿಥ್ಯಾಚತುಪ್ಟಯೆ (ನಾ). ಇದು ಸುಳ್ಳು. ಇದರ ಪರಿಚಯ ನನಗಿಲ್ಲ, 
ಆಗ ಅಲ್ಲಿ ನಾನಿರಲಿಲ್ಲ ಮತ್ತೂ ಆ ಕಾಲಕ್ಕೆ ನಾನು ಹುಟ್ಟಿರಲಿಲ್ಲ ಎಂಬ 
ನಾಲ್ದು ಬಗೆಯ ಸುಳ್ಳುಗಳು : ತದ್ಧಾರಾವಸಾನದೊಳ್‌ ನಿಂದು 
ಮಿಥ್ಯಾಚೆ[ತು] ಷ್ವಯಾಲಂಕಾರಮಾಗಿರ್ದ ಚತು;ಪಥಸಭಾಮಂಟಪದೊಳಿರ್ದ 
ವಿಟಕೋಟಿಯಂ ಕಂಡು (೫ಾತಿಫು. ಕಂ ಐ). [ಸಂ.] 
ಮಿಥ್ಮಾಚರಣ (ನಾ)- ಬೂಟಾಟಿಕೆ ; ಕಪಟಾಚರಣೆ ; ಸೋಗು: ಮಿಥ್ಯಾ 
ಜ್ಞ್ಚಾನತೆಯಿನಸನ್ನಿ ಥ್ಯಾ ಚರಣಕ್ಕೆ ಸಂದು ಸಲೆ ಸತ್ರೃಥೆಮಂ ತಥ್ಮಮನೊಲ್ಲಜೆ 
ರೋಗಿಗಪಥ್ಯಕ್ರಿಯೆಯಾದ ತೆಜದೆ ಕಿಡುವರ್‌ ಪಲರುಂ (1ಪ್ರಫ್ಸ- ೦೦-034). 
[ಸಂ.] 
ಮಿಥ್ಯಾಚರ್ಯೆ (ನಾ)- ೧ ಮಿಥ್ಯಾಚರಣ. ೨: ಸುಳ್ಳು; ಅಸತ್ಯ ಜ್ಯ 
“ಈರ್ಷ್ಯಾ, ಕುಹನಾ- ಡಂಭಃ- ಮಿಥ್ಯಾಚರ್ಯಾ , - - ಶಠಕಲ್ಪನಾ-- 
ಈ ೧೦ ಮಾಯೆ” (ಹಂಡು: ೦೨೨-೩): [ಸಂ. ಮಿಧ್ಯಾಚರ್ಯ] 
ಎಂಥ್ಯಾಚಾರ (ನಾ). = ಮಿಥ್ಮಾಚರಣ : ನಾರೀಸಹಜವಾದ ಆಸೂಯೆ 
ಮತ್ತು ಪತಿಯ ವಿಶ್ವಾಸಘಾತದ ಹಾಗು ಮಿಧ್ಯಾಚಾರವ ಆಶೆಂಕೆ. . | 
ಚೆನ್ನಾಗಿ ಮೂಡಿಬಂದಿದೆ (ಶಕ. ಸಸ ಮುನ್ನುಡಿ) [ಸಂ.] | 
ಮಿಥ್ಯಾಚಾರಿ (ನಾ). ಬೂಟಾಟಿಕೆ ಮಾಡುವವನು ; ಕಪಟವಾದ 
ಆಚರಣೆಗಳಲ್ಲಿ ತೊಡಗುವವನು : ಸನಾತನಧರ್ಮವನ್ನು ಒಪ್ಪದವರೂ 
ವಿರೋಧಿಸುವವರೂ ಸನಾತನಿಗಳೇ ಆದರೂ ಅಂಥಾವರಿಗೂ ನಿರ್ಬಂಧವಿಲ್ಲ. 
ಅಂಥಾದರು ನಟನೆ ಮಾಡಿ ಮಿಫ್ಯಾಚಾರಿಗಳಾಗಬೇಕಾದುದಿಲ್ಲ (ಆರ್ಯರ: ೩೦). 
[ಸಂ. ಮಿಥಾ ಜಾರಿನ್‌] | 
ಮಿಥ್ಯಾಜ್ಞಾನ (ನಾ). [ತತ್ತ್ವಶಾ] ತಪ್ಪ ತಿಳಿವಳಿಕೆ; ಅಜ್ಞಾನ; ಶತಮತಿ| 
ಮಿಫ್ಯಾಜ್ಞಾನಾವೃತಮತಿ ಸಂದು ದ್ವಿತೀಯನರೇಕ್ಯೀ 
ಧರ್ಮಾಧರ್ಮಸ್ಥಿತಿಯೆ ವಲಂ ಸ್ವರ್ಗನರಕಸುಖದರುಬಿಕರಂ (ಅಂಪು. ೫-೭೭); 
ಈತನಚ್ಕೆತನಲ್ಲಿನಿಸಿ ವಿಪರೀತ 


ಮಿಥ್ಯವಾದಿ (ನಾ). 
ಮಹಾಮೂರ್ಬೆ - . 


ಸಂಸ್ಕೃತಿಯೊಳ್‌ 
ಜ್ಞಾ ತೋಜ್‌ದಡೀತನಲಿ 
ವಸ್ತುವನ್ನು ಮತ್ತೊಂದೆಂದು | 
ದೇ ಅಧ್ಯಾಸವು. ಅಧ್ಯುಸ - ಭ್ರಾಂತಿ; ಮಿಥ್ಯಾಜ್ಞಾನ. 
ಇವೆಲ್ಲಾ ಪರ್ಯಾಯಶ್ದಗಳು (ಶ್ರಹ್ಮಥಾ- 00) - [ಸ೦.] 
ಮಿಥ್ಯಾಜ್ಞಾನಿ (ನಾ). ೧. [ತತ್ವ,ಶಾ] ಸರಿಯಾದ ತಿಳಿವಳಿಕೆಯಿಲ್ಲ 

ದವನು: ಅಜ್ಞಾನಿ: ಮತ್ತಿನ ಮಿಥ್ಯಾಜ್ಞಾನಿಮೇಲ್‌ ನೀಂ ತರಳತೆ 

ವೆರಸಿಂತೇಕೆ ವಿಭ್ರಾಂತನಪ್ಪೈ (ಅಂಕಿ: ೩-೭) ; ಗರ್ವಿತರು ಮಿಥ್ಯಾಜ್ಞಾನಿ 


ಮಿಥ್ಯಾಜ್ಞಾನ 

ತಪ್ಪೇನು (ಕುನ್ಮಾಸ: ೪-00) ; ಒಂದು 

ತಪ್ಪಾಗಿ ತಿಳಿಯ 
ಎ 


ಮಿಥ್ಕಾಪ್ರತ್ಮಯ 


ಗಳು ಕಲಿಯುಗದ ಮನುಜರು (ಕುಷ್ಮಾಂ, ೧೦-೬). ೨. ತಾನು ಜ್ಞಾನಿ 
ಯೆಂಬ ತಪ್ಪುತಿಳಿವಳಿಕೆಯನ್ನು ಹೊಂದಿರುವವನು: ಮಾನಮ 


ನೆಂತುಂ ಮಿಥ್ಯಾಡ್ಗಾ? ನಿಗಳೆರ್ದೆಯೊಳಗೆ ನೆಲಸಲೀಯದೆ. ನಾಲ್ಕುಂ ಮಾನ 
ಸ್ತಂಭಂಗಳ್‌ ರತ್ನಾನದ್ಧಂಗಳ್‌ ನಿರಂತರಂ ಸೊಗಯಿಶುಗುಂ (6೦೪. 
00-೨೪) ; ಪ್ರಹಸಿತನೆಂಬೊಂ ಮಗನಾತನ ಕೆಳೆಯಂ ವಿಕಸಿತನೆಂಬಿರ್ವರುಂ 


ಮಿಥ್ಯಾಜ್ಞಾನಿಗಳು ಶೂನ್ಯವಾದಿಗಳು (ತಾವುಂಪು- ೨೦). 


[ಸಂ. ಮಿಧ್ಮಾಜ್ಞಾನನ್‌] 
ನಾ). [ಜೈನ] ತೋರಿಕೆಗಾಗಿ ತಪಸ್ಸನ್ನಾಚರಿಸುವವನು: 


ಎ೬೬ ಶೇವಲ ದೇಹಪದವುನ ಮಾಡುವುದು 


ಮಿಥ್ಯಾ 


ತ್ತಿಹೇಳಿದನು. ಹಾಗೆ ತಪಸ್ಸುಮಾಡುವವರನ್ನು ಮಿಥ್ಯಾ 
ತಪಸ್ವಿಗಳೆಂದು ಹೇಳಿದನು (ಕೆ ನಪ. ೩೩೦)... [ಸಂ. ವಿಸಿಫ್ಯಾತಪಸ್ತಿನ್‌] 
ಮಿಥ್ಯಾತಪಸ್ಸು (ನಾ). ತೋರಿಕೆಗಾಗಿ ಮಾಡುವ ತಪ; ಮಹಾ 


೭೧೪೧ 


[ಸಂ. ಮಿಥ್ಯಾತಪಸ್‌] 
೨. ಅಜ್ಞಾನ; ಭ್ರಾಂತಿ; 
್ಯಾತ್ವೈಪ್ರ ಹರೆಕವಿ'ಸುಭಗಕವಿ ನುತಮಹಾ 
ಕವೀಂದ್ರಂ ಸರಸ್ವತೀಮುಖಿಮುಕುರೆಂ (4;4ನೂ- ೦-8೨)- ೩. [ಜೈನ] 
ತತ್ತ್ವಾರ್ಥದಲ್ಲಿ ಶ್ರದ್ಧೆಯಿಲ್ಲದಿರುವಿಕೆ; “ದರ್ಶನಮೋಹನೀಯದಲ್ಲಿ 
ಮಿಥ್ಯಾತ್ವ, ಸಮ್ಮಗ್ಮಿಥ್ಯಾತ್ವ ಮತ್ತು ಸಮ್ಮಕ್‌ಪ್ರಕೃತಿ ಎಂದು 
ಮೂರು ವಿಧಗಳು. ನಿಜವಾದ ತತ್ತ್ವಜ್ಞಾನವನ್ನು ನಂಬದಿರು 
ಪುದು ಮಿಥ್ಯಾತ್ಯವು? (ಕೈಸರ- ೩೬): ಎಂತಂತೆ ಕೇಳ್ಳುಮಂತಂತೆ 
ಮಿಥ್ಕಾತ್ವದಿನಿಸಿನಿಸು ಹಿಂಗೆ (ನಣ್ಮುರಾ- ೩-0೬) , ತಮಮಂ ದ್ಯುಮೆಣಿ 
ಮಯೂಖೋದ್ಧ ಮದುವರೆಫೊಲಲೆಗೆ ಜಗದ ಮಿಥ್ಯಾತ್ವತಮಸ್ತಮಮ 
ಸಕಲಂಕದೇವ ಪ್ರ ಮಾಣರತ್ನಪ್ಪದೀಪೆರಶ್ಮಿಕಲಾಪಂ (ಅಂಪು- ೦.೦೪). [ಸಂ.] 
ಮಿಥ್ಯಾದರ್ಶನೆ (ನಾ). ಥ್ಯಾತ್ವ ೩ : ಮಿಧ್ಯಾದರ್ಶನಾವಿರತಿಪ್ರಮಾದ 
ಕಷಾಯಯೋಗೋಪಾರ್ಜತಜ್ಞಾನ ಇವರಣ್ಯಯಾದಿ ಕರ್ಮಗಳ ಸಂಸಾರ 
ಕಾರೆ: [ಸ] 
ಮಿಥ್ಯಾದೃಷ್ಟಿ (ನಾ). ೧- ಇರುವುದನ್ನು 
ಪಾಷಂಡವಾದ: ನಾಸ್ತಿಕತೆ: 
ಪರಲೋಕವಿಲ್ಲವೆಂಬ 


ಛ್‌ (6ಂಫು. 0೦:೬೬ ನ). 
ಲ್ಲವೆನ್ನುವ ವಾದ: 
“ಮಿಥ್ಕಾದೃಷ್ಟೀಃ* ನಾಸ್ತಿಜಾ ೨ 
ಹೆಸರುಗಳು. ಅಂದರೆ 

ಲ್ಲ: ಶ್ವ (ಸಿದ್ಕಾಂತಿ, ೪೩) ; ಸಂಯ್ದ 
ವರ್ತನೆ ಲೋಕವಿಲಕ್ಷಣವಾದುದು. ಅವನು ತತ್ತ್ವದೃಷ್ಟಿಯಲ್ಲಿ 
ಜಾಗರೂಕನಾಗಿಯ್ನೂ ಮಿಥ್ಯಾದೃ ಬ್ಬಯಲ್ಲಿ ವಿವಖಖನಾಗಿಯೂ 
ಇರುವನೆ:ಬುದನ್ನು ವಾಕ್ಯ ಧ್ವನಿಸುತ್ತದೆ. (ೃಷ್ಮಾಲೋ. ೦0). ೨. 
ಪರವನ್ನೂ ಕುರಿತು. ತಪ್ಪುಭಾವನೆಗಳುಳ್ಳ 


ಅಪ್ರಮಾಣಿಕಬುದ್ಧಿಯ 
ವ್ಯಾದಹಾರಿಕವೇ ಇಲ್ಲದೆನಿಪ ಬೌದ್ಧಭ್ರಾಂತಿ” 


ಮಿಯ 


ಸದಾ 


'« 6 


[ಬೌದ್ಧ] *ಇಹವನ್ನೂ 


ವನ್‌ 


ವನು? (ತಕ್ಕುಮುು 04 ಟಕ): ಹೆಂಗುಸಾಗಿ ಇದ್ದು. ಮಿಫ್ಯಾದ್ಮಸ್ಬಿ 
ಯಜರ ಮನೆಯಲ್ಲಿ ಪ£ಸಮಾಡಿಯೂ, ಧರ್ಮಕನ್ಕಿಗಿ ಹೀಗೆ ಪರಿತ್ಯಾಗ 


ಮಾಡಿದವರು ಬೇರೆ ಇನ್ನೊಬ್ಬರಿಲ್ಲ (ತತ್ತುನು- ೩9): ೩. [ಜೈನ] 
ಮಿಥ್ಯಾದರ್ಶನ: ; ಸಮೃಕ್ತ ಮ್ಥಾನವಿಲ್ಲದವನು; 
ಅಭವ್ಯ : ಮಿಥ್ಯಾದೃಷ್ಟಿಗಳಪ್ಪವರ್‌ ಶ್ರಾಪಕಬ್ರತಂಗಳಂ ಕೈಕೊಂಡರ್‌ 


(ನಡ್ನಾರಾ 6476); ವಿಂ ನ ತನ್ನೆನೆಂತಂಂ ಸಮ" ನೆಗಬಸ್ಟೊಡ 
ಮಾತನ: ಮೆ (ಅಂತ್ರ. ೦೦೯ ಭು) 2 ಜನಾಪಮಾದಭಯದಿದೆನ್ನಂ 
ಬಿಸುಟ ಮಿಥ್ಕಾದೃಷ್ಟಿಗಳೆ ನುಡಿಯಂ ಕೇಳ್ಜರ್ಹತ್ಪ ರದೇಶ್ವರ 
ಪ್ರೀಧರ್ಮದುಂ ಬಿಸುಡದಿರ್ಪೆದು (ಕಂಉನೂ, ೧೩-೭೩ ಎ). [ಸಂ] 

ಮಿಥ್ಯಾಧರ್ಮ (ನಾ). ಪೈಜವಲ್ಲದ ಧರ್ಮ; ಕಪಟದಿಂದ ಕೂಡಿದ 


ಧರ್ಮ : ಮಕ್ಕಳಿಲ್ಲದವ 
ವನ್ನು ಬೋಧಿಸಿ, ಮುದಿಹಂಸದಂತೆ ಜ್ಞಾತಿಗಳಿಂದ ಕೊಲೆಗೆ ಗುರಿಯಾಗು. 
ಶ್ರೀಯೆ (ನಜೊ. 6೩), [ಸಂ.] 

ಮಿಥ್ಯಾಧ್ಯವಸಿತಿ (ನಾ)- [ಕಾವ್ಯಮಾ] ಒಂ: 
8 “ಒಂದು ಅರ್ಥವು 


ಮತ್ತೊಂದು ಸುಳ್ಳ 


ಂದುಕನೂ ಆದ ನೀನು ಮಿಥ್ಯಾಧರ್ಮ 


ದು ಬಗೆಯ ಅಲಂಕಾರ; 
ಸುಳ್ಳಿಂದು ಸಾಧಿಸಲು ಅಪ್ರಕೃತವಾದ 


ನ್ನ್ನ ಕಲ್ಪಿಸಿ ಹೇಳುವುದಾದರೆ ಮಿಥ್ಯಾಧ್ಯವಸಿತಿ” 


(ಕತಲ, ೨2೯ ಕೃತಿ): ಪುಸಿಯಾದರ್ಥ ಸಿದ್ಧ್ಯರ್ಥವಾಗಿ ಪ್ರೆಸಿಯಿಂದರ್ಥಾಂತರ 


ಕಲ್ಪನೆ ಮಾಡಿ ಪೇಳಲ್‌ ಮಿಥ್ಯಾಧ್ಯವಸಿತಿಯೆನಿಸುವುದು 


[ಸೂ.] 


(ಕ:ವಲ ೦೨೨), 


_ಬ್ಬರ ಮೇಲೆ ಹೊರಿಸುವ ಅಸತ್ಯವಾದ 


ನೆ: ಮಿಥ್ಯಾಪವಾದದಲ್ಲಿ ಮಾನನಷ್ಟ, 
ಇವು ಹೇಗೆ ಪರೆಸ್ಪರಾಂತರ್ಗತವಾಗುತ್ತವೆ? 


೩೦); 


(ಪುನರ. 


ವೀರನು . , . ಕೇವಲ ದೇಡದಡುನ ಮಾಡುವುದು. ಮಿಥ್ಕಾತಪಸ್ಥೆಂದು 


ಮೂರ್ತಿಪಂತದೈನ್ಮವೇ ಆವಳಾಗಿ ನಿಂತಿರುವುದನ್ನು 
ಎಂದಿರಾ 


೦ಡಾಗ ಎಂಥ ಮಿಧ್ಯಾಪವಾದ ಮನಸ್ಸು (ಐಸ್ರ, 23): [ಸೆಂ.] 


ಮಿಥ್ಮಾಪವಾದಿ 


ಮಿಥ್ಯಾಪವಾದಿ (ನಾ): ಇನ್ನೊಬ್ಬರ ಮೇಲೆ ಅಸತ್ಯವಾದ ಆರೋಪ 
ವನ್ನು ಮಾಡುವವನು : ಸ್ವಾಮಿಕಾರ್ಯವಿಘಾತಕಂಗತಿಕಾಮುಕಗೆ. 
ಮಿಥ್ಯಾಪವಾದಿಗೆ. - , ಪರಲೋಕವಿಲ್ಲ (೪೫೮: ೪-೨೬. 

[ಸಂ, ಮಿಥ್ಯಾಪವಾದಿನ'] 

ಮಿಥ್ಯಾಪ್ರತ್ಕಯ (ನಾ). ಮಿಥ್ಯಾಜ್ಞಾನ : 
ಮತ್ತೊಂದೆಂದು ತಪ್ಪಾಗಿ ತಿಳಿಯುವುದೇ ಅಧ್ಯಾಸವು. ಅಧ್ಯಾಸ, ಭ್ರಾಂತಿ. 
ಮಿಜ್ಯಾಜ್ಞಾನ, ಮಿಥ್ಯಾಪ್ರತೃಯ _ ಇವೆಲ್ಲಾ ಪರ್ಯಾಯಶಬ್ದಗಳು 
(ಕ್ರಶ್ಮಶಾ- 00). [ಸಂ.] 

ಮಿಥ್ಯಾಭಾವನೆ (ನಾ)- = ಮಿಥ್ಯಾದೃಷ್ಟಿ ೩: ಸುಗಂಪತ್ತನೆಂಬ 
ಪರದಂಗೆ . . . ಗುಣವತಿಯೆಂಬ ಮಗಳಾಗಿ ಮಿಫ್ಯಾಭಾವನೆಯಿಂ ಕಾಲಂ 
ಗೆಯ್ದೆನಿತಾನುಂ ಕಾಲಂ ತಿರ್ಯಗ್ಗ ತಿಯೊಳ್‌ ತಿರಿತಂದು (80೧ರ. 
೧೬೧೩೯೦). [ಸೆಂ. ಮಿಭ್ಯಾಭಾವನಾ] 

ವಿಥ್ಯಾಭಿಯೋಗ (ನಾ). - ಮಿಥ್ಯಾಪವಾದ : 
ಅಭ್ಯಾಖ್ಯಾನಂ-೨ ಇಲ್ಲದ್ದನ್ನು ಕಲ್ಪಿಸಿ ಆಕ್ಷೀಪಿಸುವುದಕ್ಕೆ ಪೆಸರಂಗಳು” 
(ರಾತಿ ೬೨): ಮಳಯಕೇತುವೆಂಬ ರಾಜತನೂಜನತಿತೇಜಿಷ್ಮನಾಗಿ ತನ್ನ 
ಮಂತ್ರಿ ಮುದ್ರಾರಾಕ್ಷಸಂಗೆ ತಥ್ಯಾಭಿಯೋಗಮಾದೊಡಂ ಮಿಥ್ಯಾಭಿಯೋಗ 
ಮೆಂದು ನಿ್ಚ್ರೈಸಿ (ಶಂತಕ6. 3೪6-9). [ಸಂ] 

ಮಿಥ್ಯಾವಂದ (ನಾ). ಸುಳ್ಳುಮಾತು; ಹುಸಿನುಡಿ. [ಸಂ] 

ಮಿಥ್ಯಾವಾದಿ (ನಾ). ೧- [ಅದ್ವೈತ] ಶಂಕರಾಚಾರ್ಯರ 
ಅನುಯಾಯಿ; ಅವ್ವೈತಿ: ॥ ಅದ್ವೈತಮತದಲ್ಲಿ ಬ್ರಹ್ಮವೇ ಸತ್ಯ, 
ಜಗತ್ತು ಮಿಥ್ಯೆ ಎಂದು ಹೇಳುವುದರಿಂದ ಆ ಪಂಥಕ್ಕೆ ಸೇರಿದವನಿಗೆ 
ಮಿಥ್ಯಾವಾದಿಯೆಂದು ಹೆಸರು. ಬೌದ್ಧರಲ್ಲಿ ಒಂದು 


ವಿ. [ಬೌದ್ಧ] 


ಪಂಗಡದವನು : ವಿಜ್ಞಾನವಾದವನ್ನು ಆಶ್ರಯಿಸಿದವನು ;: ಈ 
ಸ್ಹಸಂವಿತ್ವರೆಂಪರೆ ಫೋಕುಂ. ಪ್ರಳಯಕ್ಕೆ ತತ್ಕಣಿಕ ಮಿಘ್ಯುವದಿ 


ವಾದೀಂದ್ರರಿಂ (ಕಾಂತು, 5-098). [ಸಂ, ಮಿಥ್ಯಾವಾದಿರ] 


ಮಿಥ್ಯಾವಿನಯ (ನಾ). ಕಪಟದಿಂದ ಕೂಡಿರುವ ನಮ್ರತೆ: ಸೋಗಿನ 


ಜನ್ಯ :. ಕೆಮ್ಮನೆ ನಿಮ್ಮ ನಚ್ಚಿ ಗಂಬಡಿಸಿದೆನೆಂದು ಚಾಟುವಚನಂಗಳಂ 
ಮೆಬ್‌ದು ಮಿಥ್ಯಾ ವಿನಯವಿನೋದೋಪಗೂಡಿತಸ್ವಾ €ತಚಿಂತಿತಚಿತ್ತ 


ನಾಗಿರ್ದಂ (ಇಗೆ. ೩-೨೨ ೮), [ಸಂ.] 

ಮಿಥ್ಯಾಶಲ್ಯ (ನಾ). [ಜೈನ] ವ್ರತಿಕನಿಗೆ ಬಾಧಿಸಂವ ಮಾಯೆ, ಮಿಥ್ಯೆ 
ಮತ್ತು ನಿದಾನ ಎಂಬ ಮೂರು ಬಗೆಯ ಶಲ್ಮಗಳಲ್ಲಿ ಒಂದು ; 
ಮಿಥ್ಯಾದೃಷ್ಟಿಯನ್ನು ಹೊಂದಿರುವುದು; ಪೊಲ್ಲವೆಯಂ ಮಾಡುವ 
ಮಿಥ್ಕಾಶಲ್ಯಂ ಮಾಯಾಶಲ್ಮಂ ನಿದಾನಶಲ್ಯಮೆಂಬ ಮೂಜಿ ಶಲ್ಯಂಗಳಿಂ 
ಪಿಂಗಿದಂ (ಕರ್ತೊಕ್ಕು- ೩-೦೩೦) ; ಮಿಥ್ಯಾದೃಖ್ಛಿಗಳೊಳಂ ರಾಗಿಸಿದುದು 
ಮಿಥ್ಯಾತಲ್ಯಮಕ್ಕುಂ. (ಕ್ರಾ ಕಾ: 0೨೫-3). [ಸಂ.] 

ಮಿಥ್ಸೈ (ನಾ). ೧. ಅಸತ್ಯ; ಸಟೆ; ಸುಳ್ಳು ; “ಅಳೀಕಂ, ವಿತಥಂ, ಮಿಥ್ಯಾ, 
ಮೃಷಾ, ಅನೃತಂ - ಈ ೫ ಅಸತ್ಯದ ವೆಸರ” (ಜ೧ಯು. ೨೬-೦೩); 
ಪದಪದ್ಮಾನತನಾದ ಕಾದಲನ ಸೋಂಕಿಂದಾದ ರೋಮೋದ್ಗೆಮಂ 
ವಿದಿತಂ ಮಾಡೆ ಮಗ; ಪ್ರಸಾದಮಿದನೇನೆಂದೀರ್ಷೆಯಿಂ ಮಿಥೈಯಿಂ 
ಪದುಳಂ ಮಾಡುವೆ ಮುಗ್ಧೆ (ಮಂಫು.೭-6೬)- ೨. [ತತ್ವ್ವಶಾ] ಅಜ್ಞಾನ 2 
ಮಾಯೆ ; ಭ್ರಮೆ : ಮಿಥೈಯನಳಿದುಳಿದ ಸತ್ಯಪ್ರಸುದಿ, . , ಕೂಡಲ 
ಸಂಗಮದೇವರಲ್ಲಿ ತಾನೇ ಪ್ರಸಾದಿ (ಸನ. 93) ; ಮಿಥೈಯೆ:ದೊಡೆ 
ಗಗನಕುಸುಮದೊಲಿತ್ತ ಭಾವಿಪುದು (ಗಗತಾ- ೨೦-೬೪): ಈ ಜಗತ್ತು ಸತ್ಯ 
ವಾದುದು (ಮಿಥೈಯಲ್ಲ. ಸುಳ್ಳಲ್ಲ) (ಕಾಕರ. ೨೭೩). ೩. ಸತ್ತು ಮತ್ತು 
ಅಸತ್ತುಗಳೆಂಬ ಎರಡು ಮಾರ್ಗಕ್ಕೂ ಸೇರದಂದು ; ಸದಸದ್ವಿಲಕ್ಷಣ 


“ಮಿಥ್ಮಾಭಿಯೋಗ. | 


35. 


40 


46 


ವಾದುದು: ಮಿಥ್ಯ, ಸುಳ್ಳು ಎಂಬ ಪದಕ್ಕೆ ಈಗ ಜನರು ಯಾವ 


ಮಿದಿಗೂಲಿ 


ತಿಳಿಯುವರೋ ಶಾಸ್ತ್ರದಲ್ಲಿ ಆ ಅರ್ಥವಲ್ಲ. ಅದು ಎಂತಹು 
ಸದಸದ್ವಿ ಲಕ್ಷಣವು. ಸತ್ತೆಂವರೆ ಪೆರ್ರುಹ್ಮನು. ಅಸತ್ತೆಂದರೆ 
ಶಶಸ್ಪಂಗ ಮೊದಲಾದ ತುಚ್ಛಪದಾರ್ಥಗಳು. * ಇಂತಹ ಎರಡು 
ವಿಧವಾದ ಮಾರ್ಗದಲ್ಲೂ ಸೇರಿದುದೆಲ್ಲವೆಂದಾ ನಿರ್ಣಯವೇ ಮಿಥ್ಯಾಪ। 
ಅರ್ಥ (ಹರಾ: ೨3೪), ೪. ಎ ಮಿಥ್ಯಾಶಲ್ಯ : ಶಲ್ಕಗಳು ಮೂರ... 
ಮಾಯಾ, ಮಿಥ್ಯಾ ್ವ ನಿದಾನ, , , ಮಿಥ್ಯೆ ಎಂಬುದು ದೃಷ್ಟಿ 
ವಿಕಾರದ. ಇದು ತತ್ತ್ವಶ್ರದ್ಧೆಯ ಅಭಾವವೂ ಆಗಿದೆ. (ಶಾ. m0). 
ಮಿಥ್ಯಾ] 

ಮುಂತಾದ ಧಾನ್ಯವನ್ನು ಒನಕೆಯಿಂದ 
ತೊಳಸು : “ಮಿದಿ- ಮುಸಲಕ್ರಿಯಾಯಾಂ 


ಎದಿ (ಕ್ರಿ). ೧. ಬತ್ತ 
ಕುಟ್ಟು,- ತಳಿಸು, 


(ಕುಟ್ಟು). ಘಾತ. ಮರ್ವನಯೋಃ (ಆಶೆಯು. ಜಜ್ವ್ಹಿ)"(ಕಮುಢಾ): ಕೊಟ್ಟ 
ನಿತು ಬತ್ತವ ಮಿದಿದು , . . ಕಾಲವನು ಸವೆಯಿಶುತಿರ್ದನು (ಹತಾ ನ 


9೨-೪): ಲೆಕ್ಕಿಪರಾರೂ ರಲ್ಲಜಕಿಗಳ ಮೇಲೆ ಧುಮ್ಮಿಕ್ಕಿ ನೃತ್ಯವನಾಡುವಂತೆ 

ಸೊಕ್ಕಿದ ಗಜದಂತನುಸಲದಿ ಸರ್ಜಿದಿರಕ್ಕಿಯ ಮಿದಿವ ಹೆಣ್ಣುಗಳ 

(ಪತತ: 0೯-೬೪): ೨. (ಹಿಟ್ಟಿನಂತೆ) ನಾದು; ಮಿಸ್ಸು : ಕುದುರೆಯ 

ಜಿಲ್ಲ ಒಬ್ಲಣೆಯ ಕೇಣಿಯನಲ್ಲಿ ಕಲರ್‌ ಧಿರಾಟರುಣ್ದಿದ ಬಿಸುನೆತ 

ರೊಳಾ ಮಿದಿದಮು ನುಣ್ಣನೆ ನುಂಗಿದರ್‌ (ಕುಸಣ. 0೨-6); ಶಾರದಾಭ್ರ 
ಸೇಕುಳೆಮನ್ನುಆಕ ಮಿಂದಿದು[ಶಾಕಾಂ ಮಿಮ್ಮ] ಮುದ್ದೆ ಯನಾಗಿಸಿದನೆಜನೆನಲ್‌ 
ಬೆಳ್ಳಿ ಬೆಟ್ಟಿ ಸೆದುದು (ತಂತ, ೨-೬೪). ೩. ಹಿಸುಕು : ಅಮುಕು : ಮಲ್ಲನ 
ನಡಸಿ ತಿವಿದು ಕಡುಪಿಂ ತಡೆ ಕೊಪ್ಪರದೊರ್ಳ ಕುಮ್ಮಿ ಮಂಡಿಯೊಳ್‌ 
ಮಿದಿದು ಕುದಿದು ಸದೆದು ಸಣ್ಣಿಸುವ ಚೊಕ್ಕಿಯದಾಸೆಗೆ ಪೊಕ್ಕ ಮಲ್ಲನನಿಕ್ಕಿ 
ಮೆಟ್ಟಿ (೧೫, ೨-೦೦5 2); ಸೆಲೆಗಳ ಸಂದನೆತ್ತಿ ಮಿದಿದಾರ್ದಿಅಂದುಣ್ಮುವ 
ನೆತ್ತರಿಂದೆ ಕೊಪ್ಪರಿಗೆಯೊಳರ್ದ ಬತ್ತಿಗಳ ರಾಶಿಗಳಿಂ ನೆನೆಯಿಕ್ಕಿ (ತ್ರತುಂ. 
೬-0): ೪. ಅರೆ; ನುಣ್ಣಗಾಗಿಸು : ಮರ್ದಿಸು; *ಸಮ್ಮರ್ದಃ, 
ಪರಿಮಳ; -ಈ ೨ ಮಿದಿವುದು” (ಹಡಯ. 02-69) ; ಮಿದಿದಿಂಬಾಗಿರೆ. 
ಖರ್ಜೂರದ ಪಣ್ಣಂ ನಾರಿಕೇಳಮಂ ಶರ್ಕರೆಯಂ ಪುದಿದಡುಗೆ ಕಣಿಕದೊಳ 
(ಕೋಪ: 6-6). ೫. ಉಜ್ಜು: ತಿಕ್ಕು: (೪). ೬. ತುಳಿ; ಮೆಟ್ಟು : 
"ಮಿದಿತ' ಪರಾ. ೭. ಕೊಲ್ಲು ; ಸಂಹರಿಸು ; ಬಿರಯಿಯ. ಮಿಬ್ಬು[ವೆ]ಂ 
ಮಿದಿದೊಡಲ್ಲದಣಂ  ಮುಳಿನಾಅದೆಂದು ಪಲ್ಮೊರೆದಸನಿಲ್ಲಿ ಮನ್ಮಥಂ 
(ಶಂಶಶಾ- ೨-೦೩). ಲೆ. ಆಂಕೆಯಲ್ಲಿರಿಸು ; ದಮನ ಮಾಡು ; 
ನಿಗ್ರಹಿಸು; ಈ ಸಂಸಾರಿಗಳ ಸುಖಮಾತ್ರವಿಲ್ಲೆಂದು ಮಿದಿದು ಮನವನು 
- ೭ ಹಡುವರ್ಗವನು ಗೆಲಿದೆನು (ಣಗ: ೩-೦೩-೨)... ೯, ಕೂಡಿಸು; 
ಹೊಂದಿಸು; ಪಂಪನು ಅರಿಕೇಸರಿಯ ಸೈನ್ಯಾಧಿಪತಿಯಾಗಿ . . . 
ಉನ್ನತಿಯ ಮೆಟ್ಟಿಲುಗಳ ತುತ್ತತುದಿಯನ್ನೇರಿದ್ದನೆಂಬುದರಿಂದಲೇ ಆ 
ಅರಸರೆದೆಯ ಹದವನ್ನು ಮದಿಮೆ ನೋಡಿಕೊಳ್ಳಬಹುದು (dats: ೪) ; 
ಪಟ್ಟದಿಯನ್ನೂ ಕನ್ನಡನುಡಿಯನ್ನೂ ಅವನು ಮಿದಿದು ಹದಗೊಳಿಸಿದ್ದಾನೆ. 
(ಕತ, ೦೮). [ದೇ.8 ತಮಿ. ಮಿತಿ; ಮಲ. ಮೆತಿ; ತುಳು. ಮೆರ್ದ, 
ಮೆದಿ, ಮೆಂದು; ತೆಲಂ. ಮೆದುಗು, ಮೆದುಚು, ಮೆದು 

ಮಿದಿ, (ನಾ). ರಿ. ಒನಕೆಯಿಂದ ಕುಟ್ಟುವುದು. .. ೨. ಸಂಹಾರ ; 
ನಾಶೆ: “ಮುಸಲಘಾತದೊಳು ಸಂಹಾರದೊಳು ಮಿದಿ” (ಶಶ್ಚಿಮುಂ- ೯೯). 

[ಇಮಿದ್ಕಿ./ತಮಿ. ಮಿತಿ] 

ಮಿದಿಕೂಲಿ 'ಮಿದಿಗೂಲಿ' ನೋ, 

ಮಿದಿಗೂಲಿ, ಮಿದಿಕೂಲಿ (ನಾ). ಬತ್ತವನ್ನು ಕುಟ್ಟಿದುದಕಾ ಗಿ ಕೊಡುವ 
ಮಜೂರಿ : “ ಮಿದಿಗೂಲಿ- ಭತ್ತ ಕುಟ್ಟಿದ ಕೂಲಿ” (೫ಾನಕೋ, ೩9). 
ಮಿದಿಕೂಲಿ : ಈ ದೇವರುಗಳ ಅಮೃತಪಡಿ ದಿನವೊಂದಕ್ಕೆ ನಿತ್ಯಪಡಿ ಅಕ್ಕಿ 
* » » ಮಿದಿಕೂಲಿ ಸಹಿತ ಹಲಗೆ ಹದಿನಾಲ್ಕು' ಕೊಳಗ ಹನ್ನೊಕಿದು ಬಳ್ಳೆ 


ಮಿದಿತ 


ಮೂಜಜ ಲೆಕ್ಕದೆ (ಏಳ. ೪ (೩), ಕಿರುರು. 66-10; 1569) 
ಮಂದಿ, ಕೂಲಿ] 

ಮಿದಿತ (ನಾ). ಮೆಟ್ಟುವಿಕೆ ; ತುಳಿತ : ಕಲಹ, ಕಪಟ. ಕುದಿತ, ಮಿದಿತ 
«ಎ ಇವಕೆ ಇಗೋ ಹೇಸಿದೆ (ರಂಗ: ೩5-08) - [ಮಿದಿ, 4 ತ್ಯ] 

ಮಿದಿಪ, ಮಿದಿಹ (ನಾ). ೧. ಕುಟ್ಟುವಿಕೆ: ಮಿದಿಪಂ, ಮಿದಿಪಂಗಳ್‌; 
ತಳಿಪಂ, ತಳಿಪಂಗಳ್‌ (ಕಜ್ಮಾತು, ೫೬೨ ತ್ರಯೋ)- ಮಿದಿಹ: ೨. ಚೆನ್ನಾಗಿ 
ಕಲಸುವಿಕೆ : ನಾದುವಿಕೆ : ಕುಂಬಾಆನ ಮಣ್ಣಿನಂತೆ ಮಿದಿಹಕ್ಕೆ ವಂದು 
ಧಾನ್ಯದಂತೆ ಹಗೇವಕ್ಕೆ ವಂದು (6ರಕ್ಸು. ೩-೬೭): [ಮಿದ್ಧಿ 4 ವೈ] 

ಮಿದಿಲ್‌ (ಕ್ರಿ). (?) : ಆ ಮದಕಳಕ್ರೂರಶೂರಸೌರಭೇಯಂಗಳ್‌ . ,- 
ಭೂತಳಮಂ ಕೊಳಗಿಂ ಪರಡುತ್ತುಮನುವಾಯುಗೆ ಮಿದಿಲ್ಲು ಕೆಯ್ಕಿಕ್ಕುವ 
ಸೊಕ್ಕಾನೆಗಳಂತೆ ತಲೆಯಿಕ್ಕಿ ತೊಲಗದ ಮನದ ಕನಲಿಕೆಯಿಂ ಕಾದಿ 
(ಅರ್ಥನೇ: 9-034 ನ): [21 

ಮಿದಿಸು (ಕ್ರಿ). ಧಾನ್ಯವನ್ನು 1.ನಕೆಯಿಂದ ಕುಟ್ಟಿಸು: ಎದ್ದು ಮುನ್ನಿನ 
ದಿವಸದಲಿ ಬಿತ್ತಿದ್ದ ಬೀಜವನಾಯ್ಡುದಕದಿಂದದ್ದ ತೊಳಿತಂದಾಗ ಹುರಿ 
ಯಿಸಿ ಮಿದಿಸಿ ಬೋನವನು ಇದ್ದ ಪೆರಿಯಲಿ ಮಾಡಿ ಗಡಣಿಸಿ (04: 
೨೭-೪೪). [ಮಿದ್ಮಿ 4 - ಇಸ್ಕು) 

ಮಿದಿಹ " ಮಿದಿಪ' ನೋ. 

ಮಿದು. ಮಿತು, ಬೆತ್ತ, ಮೆದು (ಗು). ೧. ಮೃದುವಾದ; ಮೆತ್ತಗಿರುವ: 


“ಮಿದು (ಮೆದು, ಮೆಲ್‌). ಮೃದು-ಮೆತ್ತನೆ” (ತರ್ಕಳೋ, ಒಬ) - 
೨. ನಿಧಾನ ಸ್ವಭಾವವುಳ್ಳ. ೩- ಹಿತವಾದ; ಕೋಮಲವಾದ. (ನಾ). 
೪. ಮೃದುವಾದುದು ; ಮೆತ್ತಗಿರುವುದು : ಹೊಳೆವ ಮಿದುವಹ 
ಹಂಸತೂಲದಿ ಮಲಗುತಿಪ ಸತಿಗೀ ವಿಧಿಯೆ (ನಳತ- ೩-೨); ಮಿದು ನಸು 
ಗೆಂಪು ದಟ್ಟಮದು ಶೋಭಿಪ ಪಾದತಳಂಗಳಾ ಸುದತಿಗೆ ತೋರ್ದೊಡಾಕೆ 
ಸೊಬಗಂ ಪತಿಗೊಂದಿಪಳ್‌ (ಕಾಕಾಸ್ಮ- 0-08-೩0); ಹತ್ತಿಯು ಉಣ್ಣೆಯ 
ಹಾಗೆ ಮಿದುವಿರುತ್ತದೆ. (ಬ: ೪-೨4): ೫. ಹಿತ; ಕೋಮಲ: 
ಮಿದುವಾಗಿ ಹದಗೊಂಡು ಹರಿವುದೀ ಹಾಡು (ನಂತು. &-೨)- ಮಿತು: 
೪. `ಮಿತುವಾಸಿಕೆ' ಪರಾ. ಮೆತು: ೨. `ಮೆತುಮನುಷ್ಯ' ಪರಾ. 
ಮೆದು: ೨. ಏನೋ ಮುಗಿದಿದೆ ಏನೋ ಬರಲಿದೆ, ರಾಗದಲ್ಲಿ ಮೆದು 
ಹುಸಿಗಾಲ (66೪. ೨೬೩-೨). ೫. ಆಕೆ “ ಮಗುವಿನ ಮೇಲೆ ಇಷ್ಟೊಂದು. 
ಸಿಟ್ಟೇಕೆ? ” ಎಂದು ಮೆದುವಾಗಿ ಪತಿಯನ್ನು ಪ್ರಶ್ನಿಸಿದಳು (ಹಾಕುತ್ತ. ೨೭). 
[<ಸಂ. ಮೃದು. /ತಮಿ. ಮೆತು; ತುಳು, ಮೆದ್ದು; ತೆಲು. ಮೆತಕ, 
ಮೆತುಕ, ಮೆತ್ತ ನಾಯ್ಕ. ಮೆತ್ತೆ] 
ಮಿದುಗ, ಮೆದುಗ (ನಾ). ಮೃದುಸ್ವಭಾವವನ್ನು ಹೊಂದಿರುವವನು ; 
ನಿಧಾನಸ್ತ :“ನರ; . - - ನರ್ತಾ, ಈ ೪ ಮಿಮುಗಂ” (ಕಾಕಕೃ- 09೨). 
ಮೆದುಗ: ನಿನ್ನಂತಹ ಹುಡುಗಿಯ ಸ್ವಾತಂತ್ರ್ಯವನ್ನು ಅಂತಹ ಮೆದುಗನು 
ಹೇಗೆ ಸುಲಭವಾಗಿ ವಶಪಡಿಸಿಕೊಂಡನೆಂಯುದೇ ಆಶ್ಚರ್ಯದ , ಸಂಗತಿ 
(6ರ: ೨೨೦)- [ಮಿದು 4 ಗೃ] 
ಮಿದುಡಿಸು (ಕ್ರಿ). ಚೆನ್ನಾಗಿ ಕಲಸು, -ಮಿಶ್ರಮಾಡು : ತುಪ್ಪದೊಳಗಿ 
ಮಿದುಡಿಸಿದ ಹುರಿಯೆಳ್ಳು ಹುರಿದ ಹಾಲಿನ ಮದ್ದಿನುದುರೆ ಹಪ್ಪಳದ ಹುಡಿ 
ಬಡಗಸಂಡಗೆ ಮುಗುಳ್ವದಡ 'ಸೊಜ್ಜಿಗೆ ಹುರಿದ ತೆಂಗಾಯ ಕುಸುರೆಯಂ. 


ಪುದಿದಿಕ್ಕಿ (ಸೂಪಣ. 5-೨೩), [ಮಿಮುಡ್ಕು ಎ4! 


೭೧೪೩ 


40 


ಮಿದುಡ್ಕು (ಕ್ರಿ)- ಚೆನ್ನಾಗಿ ಕಲಸು; ನದು : ಮಿದ್ದು: ಹದನಾಗಿ 


ಕಾಯ್ದು ಹಾಲಿನ ಗಟ್ಟಿ ಕೆನೆದೆಗೆವುತದನೊಂದು . . . ತಳಿಗೆಯೊಳಗೆ ಹರಹಿ 
'ಕೊಂಡರ್ಧಮಂ ಮಿದುಡಿ ಕಜ್ಜಾಯ ಮಾಡುವುದು (ಸೂಸಣ- ೦-೩೪); 
ಅದು ಬೇಯದುದುರಿದೊಡೆ ಮತ್ತೊಮ್ಮೆ ಚೆನ್ನಾಗಿ ಮಿದುಡ ಗೋಳಕಗಳಂ 
ಮಾಡಿ ತುಪ್ಪದೊಳು ಸುಡಲದು ತಾನೆ ನಕ್ಷತ್ರಫೇನ (ಸೂಪಣಖ. ೦.೬೪): 


ಮಿದುಳ್‌ 


'ಮಿದ್ದು` ಪರಾ. 1 ಇಮಿದ್ಧಿ ] 

ಮಿದುಡ್ಕು " ಮಿದುಳ್‌ ' ನೋ. 

ಮಿದುದನಿ (ನಾ). ಮೃದುವಾದ ಧ್ವನಿ : ಕೋಮಲಸ್ವರ : “ಸ್ವಲ್ಪ 
ಹೊರಗೆ ಬರತೀರಾ?” ಎಂದು ಮಿದುದನಿಯೀದ ಅಂದಳು (ಗಂಗಾಸಾ- 6)- 

[ಮಿದು 4 ದನಿ] 

ಮಿದುನಗೆ (ನಾ). ಮೃದುವಾದ ನಗೆ ; ಮಂದಹಾಸ : ಚೆಲುವೆಯ 
ಮೊಗದೊಳು ವಿುಮನಗೆ ಮೊಳಿದಂಡೆ ದೆಸೆದೆಸೆ ಬೆಳಗಿತೋರಂತೆ (ಇಂಶಾಶೆ. 
0೬6-40). [ಮಿದು + ನಗೆ] 

ಮಿದುನುಡಿ (ನಾ). ಇಂಪಾದ ಮಾತು ; ಮೃದುವಚೆನ : ಮಲ್ಲಿ ಮಿದು 
ನುಡಿಯಿಂದೆಂದಳು. (ಫರೋ: ೨೩); ಅವರು ಜೀವಂತರುಗಿರುವರೆ;ಬುದನ್ನು 
ಕೇಳಿಯೇ ನನಗೆ ಪರಮಾನಂದವಾಗಿ ಹೋಗಿರುವುದು ಎಂದು ಮಿದುನುಡಿ 
ಗಳನ್ನಾಡಿದಳು (ರಿನ್ನಶೀ. ೦6೮), 1, [ಮಿದು ೬ ನಂಡ್ಯಿ] 

ಮಿದುಪು (ನಾ). ಮೃದುವಾಗಿರುವುದು : ವದಸಸುಕಲಾಪೂರ್ಣಪೀಯೊಹ 

ಕರಣನಿಂದುದಿತಾವೃತಂ  ತೆಕ್ಕನುಜ್‌ ತೀವುತುಭಯಪಾರ್ಶ್ವದೊಳಿಳಯೆ 

ತತ್ವ; ಸಾದವ ಸವಿಯಲೈದು ಶ್ರೀಭೂದೇವಿಯರ್ಕಳೊಲ್ಲೂ ಮಿದುಪೌದ 


” ಪಜ್ಞೆರಮೊತ್ಚಿರೆ] ಗಳಾಂತಂತೆ ಕಣ್ಣೆ ಚೆಲ್ಕೊದವಿಸಿದುವು. . - ಕರ್ಣ 
ದ್ವಯಂ (ನಂಂವೂ. 6-9೩), [ಮಿದು + - ಪ್ರ] 
ಮಿದುಬೆಲ್ಲ (ನಾ). ಮೃದುವಾಗಿರುವ ಬೆಲ್ಲ: ಜಗವೆಲ್ಲವು ಮಿದುಬೆಲ್ಲವು 


ಆಗೊ ಮಲ್ಲಿಗೆಮೊಗ್ಗೆ (408: ೭-0). [ಮಿದು ಬೆಲ್ಲ] 
ಮಿದುಲು " ಮಿದುಳ್‌' ನೋ. 
ವಿಂದುಳ್‌; ಮಿದುಡ್ಯು, ಮಿದುಲು, ಮಿದುಳಂ. ಮೆದಡು- ಮೆದುಳು 
(ನಾ). ೧. ಮನುಷ್ಯನ ಮತ್ತಾ ಇತರ ಕಶೇರುಕಪ್ರಾಣಿಗಳ ತಲೆ 
ಬುರುಡೆಯೊಳಗೆ ಸುತ್ತುಸುತ್ತಾಗಿ ಬಳಸಿಕೊಂಡು ಮುದ್ದೆಯಂತಿ 
ರುವ, ಬುದ್ಧಿಶಕ್ತಿಗೆ ಆಧಾರವಾಗಿರುವ ಒಂದು ಅವಯವ; 
'ಮಸ್ತಿಷ್ಯ;"ವಂಸ್ಸಿಷ್ಯಮೆಂಬುದು ತಲೆಯ ಮಿದುಳ" (ಜರಾಯು ೦೯-೦೬) 
ಮಿದುಳುಣ್ಮಿ ಪಷ್ಪಕೃತಶೇಖರದಂತಿರೆ. ಕೊಂಡುಪೋದರಚ್ಚರಸಿಯರಣ್ಮಿ 
ಸತ್ತ ಭಟರಂ ಕೊನೆಮಾಸೆಯ ಚೆನ್ನ ಗಂಡರಂ (ಗಂಯು. 3-೨೨): ಬೀಸಿ 
ಕರಮೆತ್ತಿ ಪೊಯ್ದುಡೆ ಸೂಸಿ ಮಿದುಳ್‌ ಪೊಟ್ಟನೊಡೆಯೆ ತಲೆ (೧ಂಹಂ. 
೬೩) ; ಮಿದುಲ್ಲೆಣಪಸೆ ಕಟ್ಟುಗ್ರಮಾದ ರಣರಂಗ 
ದೊಳ್ತಾಲಿ ಕಿಮಂನಿ ರಾಮನಂ ಕಂಡನು (ಕೈಮಿಶಾ: 50-94). 
೨. ಮೇದಸ್ಸು ; ಕೊಬ್ಬು ; ನೆಣ: 'ಹುದುರ್ಳ(ಡು- ಮಿದುಳ್ಳು) 
— ಮೇದಸಃ ಐ ಮೆದುಳು, ಕೊಬ್ಬು ” (ತಕ್ಕೋ. ೩೫) "ಕೊಟ್‌ನಿದುಳ್‌" 
ಪರಾ. ಮಿದುಡ್ಮು : ೧. ಸಿಂಗನೆಅಗಿ ವಿದುಡುಂಡು ಕೆಲಕೊಕ್ಕ 
ಮುತ್ತಾನೆಯ ಆಣಿಮುತ್ತುಗಳಂ ತಿಜ್‌ದೊಟ್ಟೆ  (ರಾಕೂಕ್ಕ: 
೩೩-೦೩) ; ತಲೆಯೊಳಗಿನ ವಮಿದುಡು ಶುದ್ಧವಾಗಿದ್ದರೆ. ಯಾವತ್ತು 
ಮನೋವ್ಯಾಪಾರಗಳು ಪ್ರತಿಬಂಧವಿಲ್ಲದೆ ಸಾಗುವುವು (ಮುಂಡು. ೪-39), 
ಮಿದುಲು : ೧. ಮಿದುಲಡಗು ತೊರಳಿ ನಣ ವಸೆ ನೆತ್ತೆರ್ಗೊಂಡ ಕಾಳಜಿಗಳ 
ಜವನುಂಡೊಗಡಿಸಿದಿಳೆಯ ಹೋಲ್ತುದಾರಣದ ಕಳೆದ (1. ೨-೯). 
ಮಿದುಳು : ೧. ರಣದೊಳಹಿತರ ಶಿರದ ಮಿದುಳೌತಣವು. 
ಶಸ್ತ್ರಕೆ (ಕುವ್ಮಾಅ: 09-90): ಖಾನಖಾನರ ಕಡಿದು ತಲೆಯ ಮಿದುಳುಗಳ 
ಬಿಡಗಾಗ ರಣಭೂತಗಳಿಗೆ ದಂಡೆಗಳನು ಮಂಡಿಸಿದರು (ಕಂಠಪಿ- ೦೬-೦೩) ; 
ಕೊಂಚ ಭೀತಿಯ ಎಳೆಯೂ ನನ್ನ ನುಮಳಿನಾಳದಲ್ಲಿ ಸುಳಿದಂತಾಯಿತು 
(ಕುಗರಣಂ- ೩೩). ಮೆದಡು: ೧. ಮೆದೆಡು ತಲೆಯಲ್ಲಿರುತ್ತದೆ. (ಅನಂಶ- ೦೨). 
ಶಿ. ''ಮೇದಸ್‌ -- ಹೃದಯದಲ್ಲಿಯೂ ಎಲುಬುಗಳಲ್ಲಿಯೂ ಇರುವ 


'ದುಳ್ಳ 
ಕರುಳ್ಳಳಿಂ 


ನೆಣ. ಇದನ್ನು ಮೆದಡುಯೆನ್ನುವರು'' (ಹಂತಿ ೦೮೬): ೩- ಕಂಠ: 
ಕುತ್ತಿಗೆ ; ಕತ್ತು; ತುಡುಗ ನಾಯ ಕೊರಳಲ್ಲಿವೊಡೆದ ಗಡಿಗೆಯ ಕಂಠ 


ಮಿದುಳು 


ಬಿಡದಿರುವೊಲಾ ದ್ವಿಜನ ಮೆದಡಲ್ಲಿ ಕುಜುಹಿರೆಲು ಕಡೆಗೆ ತೆಗೆಯಲ್‌ 
ಬಾರದೊಡೆ (ಕುರುಂ. 0೫-33), ಮೆದುಳು: ೧. “ಮಸ್ತಿಷ್ಯಂ. 
ಗೋರ್ದಂ - ೨ ಎಲುವುಗಳ ಗೂಡಿನಲ್ಲಿರುವ ಮೆದುಳ ಹೆಸರುಗಳು” 
ಅವರ ಮೆದುಳನ್ನು 
ನನ್ನ ಅಭಿಪ್ರಾಯೆ (ಕಾಡು*. ೬3); 
ಸ್ವರೂಪವಾದ ತೊಂದರೆಯಾಗಿದೆ (ರಣ. 0). 


(ಸಿರಾಾಂತಿ. 066) ; 


[ ದೇ.॥ ತಮಿ, ಮಿತಟು ಮಿತಟು್‌; ತೆಲು. ಮೆದಡು ; ಕೋಲಾ. 


ನಾಯ್ಕಿ. ಮಿತಿಕ್‌ ; ಕೋತ. ಮೆದ್ದ್‌ ; ಗೊಂಡಿ, ಮದ್ದುಂ*, ಮೆದುರ್‌ ; 
ಕುರುಖ್‌- ಮೆದ್ದೋ ; ಮಲ್ತೊ. ಮೆದೊ ] 

ಮಿದುಳು ' ಮಿದುಳ್‌ ' ಫೋ. 

ಮಿದುಳ್ಗಿ ಸಜ (ನಾ). ಕೆಸರಿನಂತೆ ಅಜಿಗಿಜಿಯಾದ ಮೆದುಳು: 


ಕುಲಿಶವಿಭಾತಮೆಂಬ ದೈಢಮುಸ್ಸಿ ವಿಘುತದಿನುಣ್ಮೆ 

ಮಿದುಳ್ಗೆ ಸೇ. - ವ್ರ 
[ಮಿಡುಳ್‌ 4 ಕೆಷಜು*] 

ಮಿದ್ದಿಗೆ " ಮುದ್ದಿಗೆ - ನೋ. 

ಮಿದ್ದು (ಕ್ರಿ). ೧. ಚೆನ್ನಾಗಿ ಕಲಸು; ನಾಡು; ಮಿದಿ: ಆರಲು 
ತುಳಿಯುತ ಮಿದ್ದಿ ಹದಗೊಳಿಪ ಕುಂಬಾರ (ನ. ೭-೦೨೦). ೨. ತಿಕ್ಕು; 
ಮರ್ದಿಸು: ಮಸ್ತಕದ ಸರಮಂಡಲವನ್ನೆಲ್ಲ ೬ ೬೬ ಮಿದ್ದಿ. ನಾದಿ 
ಗಿರಾಕಿ ಗೋಣು ಚಿಲ್ಲಪುದೆದು ಖಾಶ್ರಿಯಾದಾಗ ಕ್ಲ ಕೈತೊಳೆದು ಕೊಳ್ಳುತ್ತಾನೆ 
(ಕಕ್ಕಿ. ೬). ೩. ಹದಮಾಡು ; ಹದಗೊಳಿಸಂ : ಹಗೆಯ ತಿದ್ದಿ 
ಜನಮನವ ಮಿದ್ದಿ ನವಸೃಪ್ಪಿಗೈೆದ ಬಾಪು (ಇ೫ು೩0, ೩೬-೬). 'ಮಿದುಡ್ಕು' 
ಪರಾ. [ <ಮಿದಿ ] 

ಮಿದ್ದೆ (ನಾ). ಮಹಡಿ; ಮಾಳಿಗೆ ; ಪ್ರಭುಶೆಟ್ಟಿಯ ಮಿದ್ಧೆಯೊಳು 
ದ್ರೋಣಕುಸುವುದ ಮಳೆಯಂ ಕಣಸಿಸಿದೆಂ (ಗುರುತಾ- ೦೩-೮೯). 

[ದೇ.8 ತಮಿ. ಮೆತ್ತಿ; ಮಲ. ಮೆತ್ತ: ತುಳು. ಮೆತ್ತಿಗೆ 

ತೆಲು. ಮುದ್ದೆ. ಮಿದ್ದಿಯ; ಕೋತ. ಮೆದ್‌: ತೊದ. ಮಿದ್‌] 

ಮಿನ್‌ (ಸಪೂರೂ). ಎಂಬ ನಾಮಪದಕ್ಕೆ ಸಮಾಸಗಳಲ್ಲಿ 
ಬರುವ ಆದೇಶರೂಪ: 'ಮಿಂಜೊಡಂ್‌' ಪರು. ] 

ಮಿನಾರ್‌ `ಮಿನಾರು' ನೋ. 

ಮಿನಾರ "ಮಿನಾರು' ನೋ. 

ಮಿನಾರು, 'ಮನಾರ್‌. ಮಿನಾರ, ಮಾನಾರ್‌ (ನಾ). 
೧: ಪ್ರಾರ್ಥನೆಗೆ ಜನರನ್ನು ಎಚ್ಛೆ ರಿಸಲು ಮುಸ್ಲೀ ೩ ಘೋಷಕನು 
ನಿಲ್ಲುವುದಕ್ಕಾಗಿ ಮಸೀದಿಗೆ ಸೇರಿದಂತೆ ಕಟ್ಟಿರುವ ಎತ್ತರವಾದ 
ಸ್ತಂಭಗೋಪುರ ; ಬುರುಜು : ಗುಮ್ಮಟ; ಅವುಗಳಲ್ಲಿ ಯಾವ 
ವಿಧವಾದ. ಪ್ರತಿಮಾಚಿತ್ರಗಳಾಗಲಿ ವಿಗ್ರಹಗಳಾಗಲಿ ಇಲ್ಲದೆ... 
ಮಿನಾರುಗಳೂ (ಗುಮಟಗಳೂ) ಲಿಪಿರೇಖಾಚಿತ್ರಗಳೂ ಕಂಡುಬರುವುದು 
(ಯಾಂ. ೨೮೬) ; ಸ್ತಂಭಗಳಂತೆ ಕಟ್ಟಿದ ಮಿನಾರುಗಳು ಮಹಮ 
ಕಟ್ಟಡಗಳ. ವಿಶಿಷ್ಟಮಾದರಿಗಳಾಗಿರುತ್ತ 
ಸಮುವ್ರದಲ್ಲಿ ಹಡಗುಗಳಿಗೆ ದೀಪದ 
ಪುದಕ್ಕಾಗಿ ತೀರದಲ್ಲಿ ಕಟ್ಟರ: 
(ಕಡಲ) ದೀಪದ 


[ < ಮಿಂಚ್ಯು 


ಮಿನಾರ್‌, 


ವೆ (ಭಾರದ. 900), ೨. 
ಮೂಲಕ ದಾರಿ ತೋರಿಸಂ 

ಡೆ ಗೋಪರಾಕಾರದ ಕಟ್ಟಡ: 
ಮನೆ: (ಎತ್ತರವಾದ) ಸ್ತಂಭಗೋಪುರ : 
ಮಿನಾರು” (3/188೫-. ಇಂಕು): ಮನಾರ್‌ ; ೧. ಮಿನಾರ್‌ ಅಥವಾ 
ಮನಾರ್‌ ಜ್ಯೋತಿರ್‌ಮಂದಿರ ಅಥವಾ ಅಗ್ನಿಮಂದಿರ ಎಂದರ್ಥ 
ಮಿನಾರ್‌ ; ೧. ಮಿನಾರ್‌ ; ಕಟ್ಟಡದ. ಎರಡುಕಡೆ 
ಗಳಲ್ಲಿಯೂ ದುಂಡಗೋ ಅಥವಾ ಅಷ್ಟಕೋಣಾಕಾರವಾಗಿಯೋ ಎತ್ತರ 
ವಾಗಿ ಹೋಗಿರುವ ಬುರುಜು (ಕ್ಕಿತಾಸ್ತು, 08೬). ಮಿನಾರ : ೧. ರಣ 


ುವ 


ಎಂದರೆ 


(3ಗಾಂ೫ಂ- ೦೩೬). 


೭೧೪೪ 


೩ರ 


30 


4 


ಮಿನಿಮಿನಿಗಣ್‌ 


ಸಿಪಂಯರ ರುಂಡಗಳನ್ನೆಲ್ಲ ಕೊ; 
ಮಿನಾರವನ್ನು ಕಟ್ಟಿದರಂತೆ! (ಓರ 


ನ್ದ ತಂದು ಒಂದು 
9೭೦). ವಿಸಾನಾರ್‌ : ೧. ಏಲ್ಲಿ 
ಯಲ್ಲಿ ಕುತುಬ್‌ಮಾನಾರ್‌ ಹತ್ತಿರ ಇರುವ ಸಿಸಿದಿಯನ್ನು ಮುನ್ನೂರು 
ಜೈನದೇವಾಲಯಗಳನ್ನು ಕೆಡವಿ ಅವುಗಳ ಕಂಬಗಳನ್ನು ಉಪಯೋಗಿಸಿ 
ಕಟ್ಟಿದ್ದೆಂದು ಹೇಳುತ್ತಾರೆ (ನ್ಯಾಸ. 


ox); 
[ * ಅರ. ಮನಾರ". ಮನಾರಖ್‌: ಫಾರ. ಮನಾರ್‌, ಮನಾರ, 

ಮನಾರತ್‌: ಹಿಂ. ಮನಾರ್‌, ಮನಾರಾ ಮಿನುರಾ, ಮಿನಾರ್‌. ಮನಾರಾ] 

ಮಿನಾಹಿ (ನಾ)- ೧. ಬರಬೇಕಾದ ಹಣವನ್ನು ಯಾವುದಾದರೂ 
ಲೆಕ್ಕಕ್ಕೆ ಹಿಡಿದುಕೊಳ್ಳುವಿಕೆ. - ಮುರದುಕೊಳ್ಳುವಿಕೆ ; ಉತ್ಪಾರ : 
ವಂಕಪ್ಪಯ್ಯನ ಕೈಯಲ್ಲಿ ಹ೦ಸಾವಿರವರಹವನ್ನು ದಂಡ ತೆಗೆದುಕೊಂಡು 
ಇವನಿಗೆ ಇದ್ದ ದರಮಾಹೆ ಸಾವಿರರೂಪಾಯಿಯನ್ನು ಮಿನಾಹಿ ಮಾಡಿಸಿ 

`ಆ ಅಧಿಕಾರವನ್ನು ಮೊಖೂರ್ಫ ಮಾಡಿಸಿದರು (ಮುಶಾತಂ- 1,೨29). 

೨. ಕೆಲಸದಲ್ಲಿ ಉಂಟುದ ಕಡಿತ ; ನಿರುದ್ಯೋಗ: ಅಂತ್ಯಕಾಲ 
ದಲ್ಲಿ ಸನ್ಯಾಸವನ್ನು ತಕ್ಕೊಂಡುಬಿಟ್ಟರೆ ಯಮಸದನಕ್ಕೆ ಯಾರೊಬ್ಬನ. 
ಹೋಗಲಾರನು. ಹಾಗಾದರೆ. ಯಮನ ಉದ್ಯೋಗ ಮಿನಾಹಿಯಲ್ಲಿ 
ಬರುವುದಲ್ಲದೆ ಲೋಕದಲ್ಲಿ ಪುಷಿಗೊಬ್ಬಗಾದರೂ ಪಾವಭಯ ಲೇಶವಾದರೂ 
ಇರದು (ಬಗ್ಗೇ. 30. [. ಅರೆ. ಮಿನ್‌ಹಾ: ಹಿಂ. ಮಿನ್‌ಹಾಈ,/ 
ತುಳು. ಮಿನಾಯಸಿ, ಮಿನಾದಿ] 

ಮಿನಿಕೆ. ಮಿಣಕೆ, ಮಿಣಿಕೆ. ಮಾನಿಕೆ (ನಾ). (ಸೌತೆಯ ಜಾತಿಗೆ ಸೇರಿದ) 
ಒಂದು ಬಗೆಯ ಬಳ್ಳಿ ಮತ್ತು ಅದರ ಹಣ್ಣು; *'ಕರ್ಕಟಿಕೆಯೆನೆ. 
ಮಿನಿಕೆ"" (ಮಂಗರಾ- 90-೬); ಎಕ್ಕೆ ಮಿನಿಕೆ ಮೊದಲಾಗಿ ಅವು ಪಕ್ಷಕ್ಕೆ 
ಬಂದಡೆ ವಿಷ ಬಿಡುವುದೆ (ಸನ. ೩-0೭). ಮಿಣಕೆ ; “ಕುಳಿಂಗದ . ... 
ಮಿನಕೆ, ಮಿಣಕೆಹಣ್ಣು . ಎ ಷಡ್‌ಭುಜಸೌತೆ್‌ (ಸಂ. ೪೨)- ಮಿಣಿಕೆ: 
ಕೆಕ್ಕರಿಕೆ ಮಿಣಿಕಿ ಚೆಕ್ಕೊತ್ತ . . . ಮುಂತಾದ ಮಧುರಫಲಂಗಳ* 
(ಗ: ೩೬-೪). ಮಾನಿಕಿ: *ವೃತ್ತಫಲಾ - ಬದನೆ. ಮಾನಿಕೆ, ನೆಲ್ಲಿಯ. 
ಕಾಯ್‌” (೬4೦. ೧೩೭), 'ಮೆಕ್ಕೈ' ಪರಾ [21 

ಮಿನಿಕೆಬಳ್ಳಿ (ನಾ). - ಮಿನಿಕೆ ; 'ಕಾಡುಮಿನಿಕೆಬಳ್ಳಿ ` ಪರಾ. 

[ಮಿನಿಕೆ 4 ಬಳ್ಳಿ) 

ಮಿನಿಟು, ವಿನೀಟು (ನಾ). ೧. ಒಂದು ಗಂಟೆಯ ಅರುವತ್ತನೆಯ 
ಭಾಗ; ಒಂದು ನಿಮಿಷ : ಇಬ್ಬರೂ ಇನ್ನೈಮ ಮಿನಿಟಿನಲ್ಲಿ ಪತಿಪತ್ನಿಯ 
ರಾಗುವರು (9ನ್ನ. ೨೩೬) ; ರಾತ್ರಿ ಎಂಟು ಬಡಿದು ಮಿನಿಟಿನ ಮುಳ್ಳು 
ಇನ್ನೊಂದು ಸುತ್ತು ಬರುಪಲ್ಲಾಯಿತು (264. ೨೦). ಮಿನೀಟು : ೨. 
ಅತ್ಯಲ್ಪಕಾಲ : ನಾ ಒಂದು ಮಿನೀಟಿನ್ಮಾಗ ಸ್ವಚ್ಛ ಮಾಡ್ತೀನಿ (೬43, ೫0); 
ಒಂದು ಮಿನೀಟು! ಚಹ ತಗೊಂಡು ಹೋಗಬಹುದಲ್ಲ? (೩09. 304): 


[ ಇಂ. Minute] 

ಮಿನಿಮಿನಿ (ನಾ), ೧. ಕಾಂತಿ ; ಪ್ರಕಾಶ : 'ಮಿನಿಮಿನಿಸು' ಪರಾ. ೨. 
ಮಂದವಾದ ಪ್ರಕಾಶ ; ನಸುಹೊಳಪು : "ಮಿನಿಮಿನಿಸು' ಪರಾ. 
೩. (ಆಲಂ) ಅಸ್ಪಪ್ಟವಾದುದು; ಅವ್ಯಕ್ತವಾದುದು; ಎನಗೆಜಗರೆಂದು 
ಕೆಮ್ಮನೆ ಮುನಮಂ ಮಸಿಮಾಡಿಕೊಳಲೊಡಂ ಮಂನ್ನುಲಾ ಮಿನಿಮಿನಿ 
ಯೆನಿಪ್ಟೆ ಗುಣಮಾ ಮುನಿಯಿಂ ವೆಜಖಿಂಗಿ ಪೋಪುದೊ:ವಚ್ಚರಿಯೇ 

[ದೇ-॥ ತಮಿ, ಮಿನುಮಿನು ಎ ಹೊಳೆ; ತುಳು, 
'ಮಶಿಮಿನಿ; ಮಿಣಿಮಿಣಿ ಎ ಹೊಳೆಯುವ] 

ಮಿನಿಮಿನಿಗಣ್‌ (ನಾ). ಪೆಚ್ಚು ಹೊಳಪಿಲ್ಲದ ಕಣ್ಣು; ಮೆಂಕಾಗಿರುವ 
ಕಣ್ಣು; ಮಿನಿಮಿನಿಗಣ್‌ ತಖಂಟದಲೆ ಜೋಲ್ಲಿಹ ಮೈ , . , ಸೆರೆಸೊಂಡ 
ಕಾಲ್ಗಳಿಂ ಮನಕೆ ವಿರಕ್ತಿಯಂ ಪಡೆವ ಮುಪ್ಪಿನ ಪಾರ್ವನದೊರ್ಬನೊಪ್ಪಿದಂ 
(ಫಣಿ: ೩-6೧)- [ಮಿನಿಮಿನಿ ೬ ಕಣ್‌] 


(ಉಸಾರೆ.. ೩೯-೨೩೪)- 


ಮಿನೀಟು 'ಮಿನಿಟು' ನೋ. | 


ಮಿನಿಮಿನಿಸು 


ಮಿನಿಮಿನಿಸು (ಕ್ರಿ). ೧. ಹೊಳೆ ; ಪ್ರಕಾಶಿಸು ; ಕಾಂತಿಯನ್ನು ಬೀರು :| 
ತೊಳತೊಳಗಿ ಬೆಳಗಿ ಮಿನಿಮಿನಿ[ಣಣ. ಮಿನೆಮಿನಿ]ಸುತ್ತೂಂ ಪಲವುಂ! 
ವೀವಿಗೆಗಳ್‌ ಕಳ್ತಲೆ ಪೂತಂತೊಪ್ಪುತಿರ್ದುವಾ ಮನೆಮನೆಯೊಳ್‌ (೧೪: 
೪-೮0)- ೨. ಮಂದವಾಗಿ ಪ್ರಕಾಶಿಸು ; ನಸುಬೆಳಕು ಚೆಲ್ಲು: ಎನಿತು 
ವನಿತೆಯರಿರ್ದೆಡಂ `ತುರಗೆಗಳಂತೆ ಮಿನಿಮಿನಿಸುತಿರ್ಪರಾ ಚಂದ್ರವದನೆಯ 
ಮುಂತೆ (ಇರ ರೇ. ೨೯೨೨). [ಮಿನಿಮಿನಿ + 


| 
| 
ಇಸು] | 


ಹಮಿನುಂಗು "ಮಿನುಕ್ಕು' ನೋ. | 
ಮಿನುಕ್ಕು, ಮಿಣುಕ್ಕು, ಮಿನುಂಗು, ಮಿನುಗ್ಳು (ಕ್ರಿ). ಮಿನುಪ 
(ವರ್ತಕೃ)- ೧. ಹೊಳೆ ; ಬೆಳಗು ; ಪ್ರಕಾಶಿಸು: “ಮಿನುಕತಿ - 
ಅಂತರ್ಗತಸ್ವನೇ (ಪಿಸುಗುಟ್ಟು). ಕಾಂತೌ ಚ (ಪ್ರಕಾಶಿಸು)” (ಮುರಾ)... 
ಕ್ಷಣ ಬಿಟ್ಟು ಕ್ಷಣ ಹೊಳೆ : ಎಸೆದುವು ಮಣಿಗಳ ಬೆಳ್ಳಿಂಗಳ ಪೊರೆ 
ವೊರೆಯೊಳ್‌ ವಲ್ಲ ಳಿಸದೆ ಮಿನಂರುತಿರ್ಪ ತಾರಾಳಿಯವೊಲ್‌ (ಅನಂಪು- | 
8-೭೬); ತೆಳುವುಬೆಳಕನು ಕೆದರಿ ಮಿನುಕುವ ಮಿಂಚುಹುಳುವೆಂದೆಣಿಸಲೋ ! 
(ಇಂಗೀತ- 0೩-3). ೩. ಗೋಚರಿಸು: ತೋರು : ಸ್ಮುರಿಸು : ಭೂತಳಾ 
ಧೀಶ್ವರನ ಮನದೊಳಗೀತ ಕಾರಣಪುರುಷನಹ ಸಂಕೇತ ಮಿನುಕಲು 
ಕೊಟ್ಟನಂದು ಮಹಾಪ್ರ ಪ್ರಧಾನಿಕೆಯ (ಶ್ರಶು- ೯-೨೨). ಮಿಣುಕು: ೨. 
ಚಿಕ್ಕೆ ಮಿಣುಕಲಿ ಬೆಳ್ಳಿ ತಿಣುಕಲಿ ಒಂದೆ ಎಂಬೆಯಾ ಎರಡನೂ ? (66ಕು. 
03೯-0೦೦). ೪. ಮಂಕಾಗಿ ಬೆಳಕು ಬೀರು; ಮಂದವಾಗಿ ಪ್ರಕಾಶಿಸು: 
ನೂರಾರು ದೀವಗಳು, ಮಿಣುಕುತಿಹ ಸೊಡರುಗಳು . . . ತೆಕ್ಕನೆಯೆ 
ಹುಟ್ಟಿ ಬರೆ (ಕ್ಷಣ - 05-೬); ನಮ್ಮ ಸೊಡರನುರಿಸುವಿರೇಂ ಮಿಣುಕ 
ಲಿಂತು ಬರಿಯೆ (0909, 6-3). ಗಿಮಿನುಂಗು: ೫. ಶೋಬಿಸು ; 
ಒಪ್ಪು: ನಸುನಗೆ ಮಿನುಂಗೆ ಮೊಗದೊಳ್‌ ಪಸರಿಸೆ ನಿಜದಂತಕಾಂತಿ 
ನೃಪವರಸಭೆಯೊಳ್‌ (೭88. ೨-೯೦). ಐ ಇದು ಛಂದಸ್ಸಿಗಾಗಿ ಮಾಡಿ 
ಕೊಂಡಿರುವ ರೂಪ. ಮಿನುಗ್ಗು : ೧. ಮರಕತಕಾಂತಿಯಂ ತಳೆದು 
ನುಣ್ಣಆಸಿಗಳ್ಳಿನುಗಲೈ ವಿದ್ರುಮಾಂಕುರದವೊಲೊಪ್ಪೆ ಚಂಚುಪುಟ 
ಮೊಯ್ಯನೆ ಬಂದುದು .,. ಶುಕಂ (೫ರಂಕು- ೬೩೦); ಘನವಿಕ್ರಮ 
ಶಿಖಿಯುತನೂತನವಿಚಲದ್ಮೂಮಲೇ ಖೆಯೊಳ್ಳೆಂಬಿನೆಗಂ ಜನಸುತನುದೃಟ 
ದೇವನ ಮಿನುಪ ಕರಾಬ್ದಸ್ಥಿತಾಸಿಲತೆ ಸೊಗಯಿಸುಗುಂ (ಕಾದೃರಿ. ೦-5೬). 
೨. ಕೌಲ್ಬರನು ಅಲ್ಲಿಯ ವಿಜ್ಞ್ಞಾನಜಗತ್ತಿನಲ್ಲಿ ನಕ್ಷತ್ರದಂತೆ 
ಮಿನುಗಲೆ ಮಿನುಗಲೆ ಎಲೆ ನಕ್ಷತ್ರ 
(ಉಾಶಾನೆ- 004). ೩... ಇವೆಲ್ಲವುಗಳು. -`ಹೊಸಅರ್ಥದಿಂದ ತುಂಬಿ 
ಕೊಂಡು ಮಿನುಗತೊಡಗಿದವು. (ಗಳೂ. 038). ೫. ವಿಸಸುಪಿ: 
ಕೃತಿಗಾವುದು ಮೊದಲ್‌ (ಉತ್ಕಲ: 0-೩೬), ಸಲೆ ಮಿನುಪ ಕೊರಲ ಕರ್ಪರ 
ತೆಗೆದವುರ್ದುಗಜಿಕಿವವೋಲ್ಕೂಡಿ ತುಟಿಯೊಳಾಂತು (ಶವ್ಮರಾ. ೫-೩೧): ೩5 
ಬಾಲಹಿಮಕರಕಿರಣನೊಡನೆ ಸಮೇಳವಹ ನೆಗೆ ಮಿನುಗೆ (ಕನ್ಯಾ. ೫-೨೪). 
ಮಿನುಮಿನುಗು, ಮಂಣುಮಿಣುಕು (ದ್ವಿರುಕ್ತಿ): ಕತ್ತಲೆಯ ನಡುವೆ 
ಮಿನುಮಿನುಪ [889- ಮಂನಿಮಿನಿಪ] ಜ್ಯೋತಿಯ ತೆಅದಿ (೧೫ರ, ಹ: 
3೮೦-೭): ಮಿನು €ಬರಿವಾಣಗಳೊಳೆಯ್ದೆ ನೀಡಿದರ* ಪರಿಪರಿಯ 
ಪರಿಕರವನು (ಂತ್ಞ. 3-೩7); ಇರುಳು ಕತ್ತಲೆಯಲ್ಲಿ ಮಿಣುಮಿಣುಕ 
ಮೆರೆದಲೆದ ಮಿಂಚುಹುಳು . . . ಕಣ್ಣಿಟುಕುತಿದೆ (ಶಕ್ಷಣ. ೬:0), ' 
[ದೇ.8 ತವಿಂ, ಮಿನುಜ್ಯು, ಮಿನುಕ್ಕು; ಮಲ, ಮಿನುಕ್ಕು; ಮಿನ್ನುಕ, 
ಮಿನ್ನಿಕ್ಕ: ತುಳು. ಮಿನುಕು, ಮಿಣುಕು, ಮಿಣ್ಕು, ಮೆಣಕು, ಮೆಣ್ಯು ; 
ತೆಲು. ಮಿನುಕು, ಮಿನ್ಮು, ಮಿಣುಕು] 
ಮಿನುಕ್ಯು, ಮಿನುಗ್ಯು- ಮೊನಗು (ಕ್ರಿ). ೧. ತನ್ನಷ್ಟಕ್ಕೆ ತಾನು ತಗ್ಗಿದ 
ಧ್ವನಿಯಲ್ಲಿ ಮಾತನ್ನಾಡು ; ಗೊಣಗುಟ್ಟು : “ಮಿನುಕು - 


19 


ಸ್ಟ 
0} 


ಮಿನುಗುತ್ತಿದ್ದನು (ಸಳ. ೪9): 


ಮಿನುಪ ಪೊ 


೭೧೪೫ 


ಮಿನೆಗ್ಗು 


ಅಂತರ್ಗತಸ್ವನೇ (ಪಿಸುಗುಟ್ಟು), ಕಾಂತೌ ಚ (ಪ್ರಕಾಶಿಸು)” (600); 
ತದಾವ್ರುವನದೊಳೊರ್ವಂ ಮೈಯೊಳೆಲ್ಲಂ ಕೆಸಜನೊಟ್ಟಿಕೊಂಡು ಬತ್ತಲೆ 
ಮರುಳಂತೆ ತನ್ನೊಳ್‌ ಮಿನುಕುತ್ತೂಂ ಮೋನದೊಳಿರ್ಪಂ (ಛರಕ್ಕು. 
6-3): ಪುಣ್‌ ಕೊಯ್ಯಲ್ಲಿರ್ಪಂದು ಮಂತ್ರಮರ್ನ ಮಿನುಕುವನ್‌ ಅವನ್‌ 
ಮರುಳೀವೈದ್ಯನ್‌ (6ಕ್ಕತ್ಕಾ. 39-9೬0). ಮಿನುಗು: ೨. ತಗ್ಗಿದ 
ಸ್ವರದಲ್ಲಿ ಮಂತ್ರವನ್ನು ಹೇಳು, ಜಪಿಸು: ಮಿನುಗುದುಟಿಗಳ 
ವಿಕಲಮಂತ್ರದ ಬಿನುಗುಗಳ ಕೈಯಾಹುತಿಗೆ ಕರೆದನಿಮಿಂಷರ ಪಲ್ಲಟದ ವಿಚಲಿತ 
ಸೂಕ್ತಿಮಯನಿನದ ತನಿಭಯದ ತರಳಾಕ್ಷಿಗಳ. , . ಗಡ್ಡದ ಮುನಿಗಳಿದ್ದರು. 
ಬಲಿದ ಬೆಣಗಿನಲಿ (ಕುತ್ಕಾಸ. 00-86)- ಮೊನಗು : ೧. ಲೋ, ಬಸವ, 
ಅಷ್ಟು ನೀರು ತಾರೋ . - . ಎಂದು ಮೊನಗಿ ಮುಗಿಸಿದನು (ಕರಾ- 
೬೭). [ದೇ.॥ ತಮಿ. ಮುಣಜು: ಮಲ್ಲ ಸ್ಯ 
ತುಳು. ಮುಣ್ಕು; ತೆಲು. ಮಿನುಕು, ಮಿನ್ಶು, ಮುನುಕು, ಮುನ್ಯು] 
ಮಿನುಕ್ಯು. ಮಿಣುಕು. ವಿಂನುಗ್ಯು (ನಾ). ೧- ಹೊಳಪು ; ಕಾಂತಿ; 
ಪ್ರಕಾಶ; ನೆನೆಯಿಸುತಿರ್ದದು ತುಂತುರ್ಧನಿ ವವಿಸುಕಿದ ಮಗ್ನ 
ವಾರ್ಧಿಯಂ ತಾನೆನಸುಂ ತನಿವೆಗ್ಗಿಂಗಳ್‌ ಮುಸುಜುದ ಮಿನುಕಿಂದೊಪ್ಪುವ 
ನಭೋಂಗಣಂ  ಧೃತಭೆಗಣಂ (ಕುಳ: ೦೦-೦೫). ೨. ತಾಳಿ; 
ಮಾಂಗಲ್ಯ : ಕಟಿಸೂತ್ರಂ ಬ್ರಹ್ಮಸೂತ್ರಂ ಸರಿಗೆ ಮಿನುಕು ಕೊಪ್ಪುಂಗುರಂ 
ಕರ್ಣಪೂರಂ . , , ಕೇಯೂರಮುಂಬನ್ನವಂ ಪುಸ್ಕುಟರತ್ತೊಪಾಶ್ರಯಂ 
ರಂಜಿಸುವಿನಮಲರಿಂ ಕಾಂತೆಯರ್‌ ಮಾಡಿ ಕೊಟ್ಟರ್‌ (ತೊಕ್ಕಿಸು, 00-4)- 
ಮಿಣುಕ್ಕೂ :.&. ಮಂಕು: ಮಸುಕು; 'ಮಿಣುಕುದೀಪ', 'ಮಿಣುಕು 
ಬೆಳಕು' ಪರಾ. ಮಿನುಗು : ೧. “ತೊಳಗು, ಬೆಳಗು, ಮಿನುಗು . . 
ಮಸೆ - ಈ ೧೪ ಕಾಂತಿ” 46೫: ೫೫-೨೦೨); ಕಣ್ಣ ಮಿನುಗಿಂ ತೊಳಗು 
ಪುಂಗುಟದ ಗಾಡಿಯಿಂ . . . ಬಿಡುಗಣ್ಣರೆಟ್‌ಯಂ ವಿಶ್ವನಾಥಂ 
ಪ್ರಸನ್ನನಾದಂ (ಕಠ್ಮಕಾ. ೩-೩). ೨. 'ಅಯ್ದೆಮಿನುಗು' ಪರಾ. ೪. 
ಕ್ಷಣ ಬಿಟ್ಟು ಕ್ಷಣ ಹೊಳೆಯುವ ಹೊಳಪು: ಹಿಳುಕು ಕವಿದವು ಭಟನ 
ಕ್ಕಿ ಮ್ಛ ಗಳಲಿ ಮಿನುಗಿದವಿರುಳು ಮರನಲಿ ಹೊಳೆದು ಮುತ್ತಿದ ಮಿಂಚು 
ಬುಹುಪಿನ ಮಿನುಗಿನಂದದಲಿ (ಕುವ್ಮಾ್ರೋ: ೫-೩೬) $ ನಳಿನಬಾಂಧೆದನ 
ಮುಂದೆಸೆಯೊಳು ಮಿಗೆ ಮಿಂಚುಬುಳುವಿನ ಮಿನುಗು ರೆಂಜಿಪ್ರೆದೇ (ನೋಹತ. 
ಒಂದು ನಕ್ಷತ್ರವೂ ಮಿನುಗು ತೋರದು (ಸುಗುಗಂ. ೩೯%). 
ಮಿಣುಕುಮಿಣುಕು (ದ್ವಿರುಕ್ತಿ) 2 ಗೋಡೆಯ ಮೇಲೆ ಕಪ್ಪುಗಟ್ಟಿ 
ಕೊಂಡು ಮಿಣುಕುಮಿಣುಕಾಗಿ ಉರಿಯುತ್ತಿದ್ದ ದೀಪದಿಂದ ಸಾಕಷ್ಟು 
ಬೆಳರುತ್ತಿತ್ತು (ಶಾರ್ಗರ: ೧೯)- 
[ಇ ಮಿನುಕ್ಕು. / ತಮಿ. ಮಲ. ಮಿನುಕ್ಕವ್‌, ತುಳು. ಮಿಣುಕು. 
ಮೆಣಿಕು, ಮೆಣಂಕಂ ; ತೆಲಂ- ವಿನುತಾ ಮಿನ್ಕು- ಮಿಣುಕು] 
ಮಿನುಕುಗಲೆ (ನಾ). ಕಣ್ಣಿಗೆ ಗೋಚರಿಸುವ ಗಾಯದ ಗುರು: 
ಕಲೆ: ಮಿನುಕುಗಲೆ ಭೂಷಣಂ ಸುಭಟನಿಕಾಯದ ಕಾಯತತಿಗೆ (ಶಂಕ 
6-8). [ಮಿನುಕು, -- ಕಲೈ) 

ಮಿನುಗಿಸು, ಮಿಣುಕಿಸು (ಕ್ರಿ). ೧. ಕಾಂತಿಯನ್ನು ಸೂಸು; ಬೆಳಕನ್ನು 
ಚಿಮ್ಮಿಸು : ಅಳನು ಮಿಡುರರು. ಮಿನುಗಿಸನು ಕಣ್ಣಳನೆ (ಶ್ರರುಂ- 
೪-03). ೨. ಹೊಳೆಯುವಂತೆ ಮಾಡು ; ಥಳಥಳಸುವಂತೆ ಮಾಡು : 
ಸೂರ್ದೆನ ಕಿರಣ'ನೀರಿನ ಮೇಲೆ ಬಿದ್ದು ತೆರೆಗಳನ್ನು ಮಿನುಗಿಸುತ್ತಿದೆ 
(9). ಮಿಣುಕಿಸು: ೩. ಉದ್ದೀಪಿಸು : ದೀಪ್ರಗೊಳಿನು : ಆ 
ತೇಜಗಳ ತುಣುಕು ಎದೆಯ ಮಿಣುಕಿಸಲಿಲ್ಲ ಮುಗಿಲ ಮಲ್ಲಿಗೆಯೆಂತೆ ಅಲ್ಲೆ 


ಸ 


ಬೆಳೆಗಿ (ಏಕಾ: ೦-೦೭). [ಮಿನುಗ್ಗೆ (« ಮಿನುಕ್ಯು) 4 _ ಇಸ್ಬು] 


| ಮಿನುಗ್ಗು “ಮಿನುಕ್ಕು' ನೋ: 


ಮಿನುಗು, "ಮಿನುಕ್ಕು' ನೋ. 


ಮಿನುಗು 


ಮಿನುಗು `ಮಿನುಕ್ಕು' ನೋ, 

ಮಿನುಗುಂಗುಡಿ (ನಾ). ಮಂದವಾದ ಪ್ರಕಾಶವನ್ನು ಬೀರುತ್ತಿರುವ 
ದೀಪದ ಕುಡಿ.-- ತುದಿ: ದೀವಿಗೆಯೆಡೆಯಲ್ಲಿ ನಿಂತು- ಅಭ್ಯಾಸಬಲದ 
ಯಸ್ತ್ರಕರ್ಮದಿಂದ ಮಿನುಗುಂಗುಡಿಯನ್ನು ಮಾಂಟಿ ಉಜ್ಜ್ವಳ ಮಾಡಿ 
(ತಲ್ಕಿಕ- ೦003-0೭). [ಮಿನುಗ್ಗು (೬ ಮಿನುಕ್ಕು) 4 qe | 

ಮಿಸುಗುಟ್ಟು, ಮಿಣುಗುಟ್ಟು (ಕ್ರಿ). ೧. ಕ್ಷಣ ಬಿಟ್ಟು ಕ್ಷಣ ಇ 
ನಕ್ಷತ್ರಗಳು ಮಿಸುಗುಟ್ಟು ತ್ತವೆ. (ens. ಖು ಮಿಣುಗುಟ್ಟು ; 
ಹೊಳೆ; ಬೆಳಗು ; ಪ್ರಕಾಶಿಸು: ಚಕ್ರೀಶ್ವರಿಗೆ ಪುನಃ ಹಾ 
ಮಿಣುಗುಟ್ಟಲಾರಂಭಿಸಿತು (ಶ್ರೀಣು. ೨೮) - [ಇಮಿನುಗ್ಮು _. ಕುಟ್ಟು) 

ಮಿನುಗುತಾರೆ (ನಾ)- ಥಳಥಳಿಸುವ ನಕ್ಷತ್ರ : ತವರಂಬಳಗದ ಮಾರ್ಗ 
ದರ್ಶನ ಮಿನುಗುತಾರೆಯ ತೆರದೊಲು ಒಲಿದ ಗಂಡನ ಸಾಹಚರ್ಯವು 
ಪೂರ್ಣಚಂದ್ರನ ಬೆಳಕೊಲು (ಕುಠ್ರಮಾ, ೪೦-. 

[ವಿನುಗ್ಗು (ನ ಮಿನುಕ್ಯು) 4. ತಾರೈ) 

ಮಿನುಗುವಡೆ (ಕ್ರಿ). ಕಾಂತಿಯನ್ನಿ ಹೊಂದು ; ಪ್ರಕಾಶವನ್ನು ಪಡೆ: 
ನಾಗಂಗಳಂ ಕೊನೆ; ನಿಗೊಂಬುಗಳೊಳ್‌ ತುಳ್ಳು ಮಿನು[೫ಕಾಂ. ಮಿನುಸ್ತಿಗು 
ವಡೆದ ಫೆಡೆವಣಿದುಟುಗಲಿಂ ತಳ್ಳು ಮಾಣಿಕ್ಯದ ಮರಂಗಳಂತಿರಂದಂಬೆತ್ತ, 
ಚೆಂದನಧರಾರುಹಂಗಳಿಂ (106. ೩-೬೩ ಈ 

[ಮಿನುಗ್ಮು (<ಮಿನುಕ್ಕು) 4. ಪಡೆ] 

ಮಿನುಪ "ಮಿನುಕ್ಸು' ಪರಾ. 

ಮಿನುಪು (ನಾ). ಒಂದು ಬಗೆಯ ಧಾನ್ಯ ; ಉದ್ದು ; ಪೆಸಜುಪ್ಪು 
ಕಡಲೆ ಗೋಧುವೆ. ಮಿನುಪೆಳ್ಳೆಂಬಿವಜ ಪೇಟು ಮೂವತ್ತ ಶ್ವರ್ಕ್ಕೊನ್ನೈಸೆವ 
ದವಸಕ್ಕಮಾರ್ಶ್ಟಿನೊಸೆದಿರ್ಪೃತ್ತರ್ಕೆ  ಕೊಟ್ಟರೊನ್ನ ಶ್ಹಮ್ಮುದದಿ (೩ೌಇಇ- 

[ದೇ.॥. ತೆಲು. ಮಿನುಮು, ಮಿನ್ನು ] 

ಮಿನುಮಿನನೆ (ಅ). ಪ್ರಕಾಶಮಾನವಾಗಿ, ಥಳಥಳನೆ ಎಂಬ ಅರ್ಥ 
ವನ್ನು ಸೂಚಿಸುವ ಒಂದು ಅನುಕರಣಾವ್ಯಯ : : ಮಿನು[ಣಣ: ನ] 
ಮಿನನೆ ಕೋಲ್‌ ತಾರಗೆ ಘನತರತಿಮಿರುವಕಾಶಮಾಕಂರಮದೇಂ ನೆನೆಯಿಸಿ 
ದೆದೊಕಡಲೊಳ್‌ ಸೀರ್ಪನಿ ತನುವು ಪುದಿಯೆ ತೋರ್ಪಕ ೈಷ್ಣನ ತನುವಂ 
(ಶಂಡುಮು- ೬-೬) ; ಮಿನುಮಿನನೆ ಮಿನುಗುತಿರ್ದುವು ನನೆದೀವಿದ ಪಾಟಲೀ 


28-1% 0೬೫-೩೬೪ ; 1099)- 


ದ್ರುಮಂಗಳ ಕೊನೆಗಳ್‌ (ರತುಸ್ವ. ೨-6೭): [ಮಿನುಮಿನು | ಅನ್ನ] 
ಮಿನುಮಿನು (ನಾ). ಹೊಳೆಯುವುದನ್ನು ಸೂಚಿಸುವ ಒಂದು 
ಅನುಕರಣಶಬ್ದ : “ಮಿನುಮಿನನೆ' ಪರಾ. 


ಮಿನ್ನಲ್‌ (ನಾ). ಮಿಂಚು: ಅರ್ಣವಶಯನನ ಕರ್ಣಯೆಗದಿ ನವರನ್ನ 
ಕಂಂಡಲಗಳೊಪ್ಪಿ ರು ಕನ್ನಡಿಗದ ನೊಳಗೆ ಬುಬಿಸುತಲಿ ಗನ್ನಮಿನ್ನೇ ಆನೆ 
ಶೋಳಿಸಿತು (ಕೈತ್ಯಗೋ, ೪-೩): [ಮಿನ್ನು 4 -- ಆಲ್‌. / ತಮ. 
ಮಲ. ಮಿನ್ನಲ್‌ ; ಪರ್ಜಿ. ಮಿನ್ನಲ್‌ - ಕಿಡಿ) 
2 (ಕ್ರೈ) ಹೊಳೆ; ಪ್ರಕಾಶಿಸು: ಎನ್ನೆ ಮುಖವೇ ದ್ವಾರದೆನ್ನ 
ದಂತವೆ ಅದಕೆ ಮಿನ್ನುತಿಹ ಮೌಕ್ತಿಕದ ಸೂಸಕಗಳು (ಸುತಾರ. ೯-೨). 
[ದೇ॥: ತಮಿ. ಮಲ. ಮಿನ್ನು ; ತುಳು, ಮೆಣ್‌ ; ಕೊಡ. ಮಿರ್ನ] 
ಮಿನ್ನು, (ನಾ)- ೧. ಹೊಳಪೆ; ಪ್ರಕಾಶ: " ಮಿನ್ನುವಡೆ ` ಪರಾ. 
೨. ಮಿಂಚು: ಮಿನ್ನುಗಳಿಸೆದವು ವಿಮೃನ್ಮಾಲೆಯಂತೆ ರನ್ನವಳಲ ಸಿರಿಯ 
ಸಾಂತು (೧ಕ೫- ೦೦-೬೪): ರನ್ನ ತೊಡವಂ ತೊಟ್ಟು ಮಿನ್ನೆವಿಪಸೀಿಮಂತದಲಿ 
he ೬೬ ಕನ್ನಿಕೆಯರೆಸೆದರು (ಕಣ. 
* ಹೊಳಪನ್ನುಂಟುಮಾಡುವ ಪದಾರ್ಥ : 
ತೆ ಸ ತಭೊಮಿಯೊಳೆ ಕಳವೆಯಕ್ಕಿ ಯ ಪಟ್ವಿಂ ಬಿನ್ನಣದೆಳೆ 


'ಹೊಡಕನುಪಂಕ್ರಿಗಳ್‌ _ ಶೋಭಿಸುಗಂಂ (ಪಾರಾಸ್ಯ, 
[< ಮಿನ್ನ್ನು/ ತಮ. ಮಿನ್‌. ಮಿನ್ನು 


0-3-೩೭). 

ಮಿನ್ನಿಂ ಸು! ರಣೆಗೆಯ್ದಿ ಹ 
ಣದೆಳೆ ಪದಿನೇಳಾಗುನ್ನ ತ 

೪-0೭-೩೦) - 


2 ಮಲಿ ಮಿನ್ನಿ, ಎನ್ನು] 


೭೧೪೬ 


8 [ಮಿಯಾವ್‌ (ನಾ). 


10 


1% 


60 


ಮಿರಾಸಿ 


ಮಿನ್ನುವಡೆ (ಕ್ರೆ). ಹೊಳಪನ್ನು ಪಡೆ; ಕಾಂತಿಯುಕ್ತವಾಗಿರು : 
ಪೊನ್ನ ಜನ್ನಿವಾರ ನೊಸಲ ಬಾಸರನೂದೆ ಮಿನ್ನುವಡ್ಡೆದ ಸುಲಿಪಲ್ಲು (ರಾಮಂ. 
03-08) ; ಮಿನ್ನುವಡೆದಾ ನಿಡುಗೈಶವಹಾ ಧೂಳಿಂ ಜಡ 
ಕೊಡಹಿ (ಮರೇಭಿ" ೨೭-36). [ವಿನ್ನು 4 ಪಡೆ] 
ಬೆಕ್ಕಿನ ಕೂಗನ್ನು ಸೂಚಿಸುವ ಗ ಅನುಕರಣ 
ಶಬ್ದ ; ಮಿಯಾವ್‌ ಎಂದು ಅಟ್ಟದಿಂದ ಭಟ ಕೆಳಗೆ ಹಾರಿ (54 4) 
ಮಿರಡಿ, ಮಿಂಡ, (ನಾ). ಒಂದು ಬಗೆಯ ಸ, “ನಂಯಿಬೇಲಿ . . . 
ಮಿರಡಿ- ಮಿಂಡಿ, ಮಿರ್ಜೆ” (ಸ್ಮರ ೩೦) ; ಭಿ ಮಿಂಡಿ (ನೈಕಿ, 
ಮಿಂಡ್ಕಿ : ಮೇಲಿನ ಪ್ರಯೋಗಗಳನ್ನು ನೋಡಿ. 
(2. 
ಮಿರಾಬು (ನಾ). ದೇವಸ್ಥಾನದಲ್ಲಿ ಲ. ದೇವರ ಉತ್ಸವಕಾ! ಣ್ಣು. ಬಳಸುವ 
(ಕುದುರೆಯಾಕಾರದ) ಒಂದ: ಅಲಂಕಾರಸಾಧನ ; ಹಬ್ಬ 
ಹಂದಿನಗಳಲ್ಲಿ ದೇವರನ್ನು ಹ ಧಾನ Benes ನಂದೀ 
ಧ್ವಜ, ಚೌರಿ: ಜಂಮರು ಮಿರಾಬ್ದು. ಅಬ್ದಾಗಿರಿಗಳನ್ನು ಉಗ್ರಾಣದಿಂದ 
ಹೊರಕ್ಕೆ ತಂದು ಧೂಳು ಕೊಡೆಹಬೇಕು (ಉರು. Ny 
[2.] ಮರಾ, ಮುರಾಪಾ 
ಮಿರಾಸದಾರ 'ಮಿರಾಸಿದಾರ' ನೋ. 
ಮಿರಾಸಿ, ಮಿರಾಸು, ಮಿರಾಸೆ, ಮಾರಾಸೆ (ನಾ). ೧: (ಹಳ್ಳಿಯಲ್ಲಿ) 
ರೈತರು ಸಾಗುವಳಿಮಾಡುವುದಕ್ಕಾಗಿ ಭೂಮಿಯ ಮಾಲೀಕನಿಗೆ 
ಕೊಡಬೇಕಾಗುವ ಧಾನ್ಯ: ಹಣ ಮೊದಲಾದುವು ಮತ್ತು ಆ 
ಮಾಲೀಕನು ಅದನ್ನು ಪಡೆಯಲು ವಂಶಪಾರಂಪರ್ಯವಾಗಿ 
ಹೊಂದಿರುವ ಹಕ್ಕು ; ಸ್ವಳದ ಹಂನೆರಡು ಮಂದಿ ಆಯಗಾರರ ನಿದಾನಿಸಿ 
ಯಥಾಪ್ರಕಾರ ನಿಂದು ಸ್ಥಳ ಮಿರಾಸಿ ನಿಮಗೆ ಕೊಟ್ಟು ತಾಮ್ರದ ಶಾಸನದ 
ಲಿಪಿ ಬರಿಸಿ ಕೊಟು ಯಿದೈೆವೆ (ಎ6. x, ಶರಾ. ೦೦೨-೩3; 1720): 
ಬ್ರಾಪುಕವಾಗಿ ಬಾರಿಸಿ ಗೌಡಕೆ ಮ್ಹಿರಾಸಿ ತಂನದೆಂದು (1. 


೩೭-೭೪೦). 


ಯು 


0೪೬, 
ಉತಿರೆನ್ನೊಲ್‌- ೨6-04; 1). ೨. ಗ್ರಾಮಸೇವರರಿಗೆ ಊರಿನ ಮುಖ್ಯ 
ಸ್ಥರು ಮತ್ತು ರೈತ ು ಪಣ ಅಥವಾ ಧಾನ್ಯದ ರೂಪಃ ದಲ್ಲಿ ಕೊಡುವ 
ವಾರ್ಷಿಕ ಅಥವಾ ಮಾಸಿಕವಾದ ವಿಶೇಷ ಭಾವನೆ, - ಭತ್ಯ; 
ಬಂಧನೆಗಳೆ ಮೇರೆಗೆ ಸಲ್ಲಿಸಬೇಕಾದ ಮಿರಾಸಿಯನ್ನು ಸಲ್ಲಿಸಲಿಲ್ಲವೈತ 
ನೀರಗಂಟಿಯಿಂದ, ತೋಟಿಯಿಂದ ಅಥವಾ ತಳಾ! ರಿಯಿಂದೆ ಫಿರ್ಯಾದು 
ಬಂದರೆ (ಗ್ರಾನೂಕ: ೯೩). ೩. (ಪ್ರಾಂತ್ಯದ ಪದ್ಧತಿಯ ಪ್ರ ಪ್ರಕಾರದ) 
ಗೇಣಿಯನ್ನು ಸಲ್ಲಿಸುತ್ತಿರುವ ತನಕ, ಗೇಣಿದಾರರಿಗೆ ಮತ್ತು ಅವನ 
ಉತ್ತರಾಧಿಕಾರಿಗೆ ಸೂ ಇರುವ ವಂಶಪಾರಂ 
ಪರ್ಯವಾದ ಹಕ್ಕು. - ಸ್ವಾಮ್ಯ ಸ Iw, cer). 
ಮಿರಾಸು : ೨. ಅವನಿಗೆ ನಾಲ್ಕಾ ಣೆ ಮರಿಯು ಕೊಡುವರು (ಹುಲ. ೯); 
ಆ ಊರಿನ ದೇವರ ಒಕ್ಕಲಿಗೆ ಸೇರಿದ ಪಕ್ಕದ ಊರುಗಳ ಒಕ್ಕಲು 
ಗಳಿಂದಲೂ ಈಗ "ಮಿರಂಸು' ( ಎ ಮಾಮೂಲು) ಪಡೆಯುವ ಹಕ್ಕು 
ಅರ್ಚಕನಿಗಿದೆ (ಶೋರರೇ. ೧): ಮಿರಾಸೆ: ೨. ಸುಗ್ಗಿ ಯ ವೇಳೆಗೆ 
ಅವನು ಮತ್ತೆ ಹಿಂದಕ್ಕೆ ಬಂದು ತನ್ನ ಮಿರಾಸೆಯಾದ ರಾಗಿ ಭತ್ತವ; 
ವಸೊಲು ಮಾಡಿಕೊಂಡು ಹೋಗುಶ್ಚಾನೆ ನೆ (ಹಣ: ೩) ನ ಅವರಿಗೆ ಪ್ರ 
ಮನೆಯಲ್ಲೂ ವರ್ಷಕ್ಕೆ ಒಂದು ಗೊತ್ತಾದ ಪ್ರಮಾಣ: ದಲ್ಲಿ ಮಿರಾಸೆ es 
ತ್ತಿದ್ದರು (ಕಳಹು- ೯): ವಿಸಾರುಸೆ: ೨. ಅವನ ಮಕ್ಕಳು . . 
ತಳಾವಿಕೆ ಹಾಗೂ ನೀರಗಂ ಟತನವನ್ನು ನೋಡಿಕೊಂಡು, ಧಾನ್ಯದ ಮಾರಾಸೆ 
ಯನ್ನು ತೆಗೆದುಕೊಡು ನೆಮ್ಮದಿಯಿಂದ ಬದುಕುತ್ತಿದ್ದರು. (ಊರುಳ- ೬6). 
[ + ಆರೆ. ಮಾರುಸ್‌ ; ಹಿಂ. ಮಿರಾಸ್‌, ಮಾರಾಸ್‌ ಎ ಪಿತ್ರಾರ್ಜಿತ 
ಆಸ್ತಿ ; ಮಠಾ. ಮಿರಾಸ್‌ ಇ ವಂಶಖಾರಂಪರ್ಯವಾದ ಸಂಪತ್ತು] 


ಮಿರಾಸಿದಾರ 


ಮಿರಾಸಿದಾರ, ಮಿರಾಸದಾರ (ನಾ). ಸಾಗುವಳಿದಾರರಿಂದ ಮಿರಾಸಿ 
ಯನ್ನು ಪಡೆಯುವ ಹಕ್ಕನ್ನು ಹೊಂದಿದವನು : ($)- ಮಿರಾಸ 
ದಾರ : ಒಂದು ಪ್ರಾಂತದ ಆಡಳಿತಗಳೆಲ್ಲವೂ ದೇಶಾಧಿಕಾರಿಯಾದ ದೇಶ 
ಮುಖ. .. ಮಿರಾಸದಾರ, ಜಮಿಾನ್‌ದಾರ ಎಂಬೀ ಅಧಿಕಾರಿಗಳ ಅಧೀನ 
ಮಾಗಿದ್ದುವು (ರಕ್ರತಿ- ೧೫6) 
[ + ಪಾರೆ. ಮಾರಾಸೀದಾರ್‌ ; 
ವಿಂರಾಸು 'ಮಿರಾಸಿ' ನೋ: 
ಮಿರಾಸೆ "ಮಿರಾಸಿ' ನೋ. 
ಮಿರಿ (ನಾ). ಕಾಳುಮೆಣಸು; ಕರಿಮೆಣಸು : ಪಿಪ್ಪಲಿ ಮಿರಿ(೪ಿ)ನಾಗರಂ 
ಬಿಳಿದೆನಿಪ್ಪ ಪುನರ್ನವಿಯೆಂಬಿವೆಲ್ಲವುಂ ಜಲದೊಳೆ ಕೂಡಿಕೊಂಡರೆದುದಂ 
ಕುಡಿಸಲ್‌ . - - ಪೆರ್ಗಣಂಗಳ ವಿಷಂಗಳುಮಂ ಕಳೆಗುಂ (ಬನು. ೦೨-೯). 
[ದೇ.॥ ತಮಿ. ಮಿದಿಯಮ್‌ ; ತೆಲು. ಮಿರಿಯಮಂ, ಮಿರೆಮು./ 
ಪ್ರಾ. ಮಿರಿಅ. ಮುರಾ, ಮಿರೀ ; ಗುಹ. ಮರೀ. /ಸಂ. ಮರಿಚ] 
ಮಿರಿದೆ (ನಾ)- ಒಂದು ಸ್ಥಳದ ಹೆಸರು; ಐ ಇದು ಈಗಿನ ಮೈಸೂರು 
ಜಿಲ್ಲೆಯ ಕೈಷ್ಣರಾಜನಗರದ ಮಿರ್ಲೆ ಗ್ರಾಮ ; ಮಿರಿಡೆಯ 
ಉಮ್ಮಾದಗಾಮುಣ್ಣರುಂ , . , ತೆನನ್ಮಾಕರುಂ ಕೊಳನೆಲ್ಲೂರ ಸಾಲತ್ತಕು 
ವಾರದರುಂ ಎನೆಷ್ಟೆ ರುಂ ನರಸಾಕ್ಷಿ (ಎಕ: ೪ (೫), ಕೃತ್ತನ. ೧೦೫-೬೯; 
ಕು. 890): 1p ಇದು "ಮಿರಿಲೆ' ಎಂಬುದರ ಅಪಲಿಬಿತ] 
ಮಿರಿಮಿರಿ 'ಮಿಜ್‌ಮಿಟಿ?' ನೋ. 
ಮಿರಿಳೆ, ಮುರಳ್ಳಿ (ನಾ). ಹೊಲ, ಗದ್ದೆ ಹಾಗೂ ನದೀತೀರದಲ್ಲಿ ಬೆಳೆ 
ಯುವ ಒಂದು ಬಗೆಯ ಹುಲ್ಲು ಮತ್ತು ತಿನ್ನಬಹುದಾದ ಅದರ 
ಬೀಜ: ಕೀಳುಮರ ಕಾವಾಗಿ ಕೊಡಲಿಗೆ ಏಳಿಗೆಯ ತನ್ನೆಏಳೆಕುಲ 
ಜಾಲಕಂ: ಕಡುಮೃತ್ಕುವಾದಂತಸುರಸಂತತಿಗೆ ಖೂಳನೈರುತಿ ಮೃತ್ಯು 
ವಾದನು ಹೆಳಲಿನ್ನೇನರಸ ದಿಕ್ತಟಪಾಲಕರೊಡೆವೆರೆದು ಮಿರಿಳೆಯ ಬೀಜ 
ದಂದದಲಿ (600೫. 8೬-೨೬)- ಮುರಳ್ಳಿ : ಎಳ್ಳಂತು ಬಿಸಿಲಿಗೆ ಒಣ 
ಗುತ್ತದೆ. ನೀನು ಯಾಕೆ ಒಣಗುತ್ತೀ ಮುರಳೀಬೀಜವೇ ? (ಣರ): 
ಎಳ್ಳೊಣಗಿದರೆ ಎಣ್ಣೆ ಬರುತ್ತದೆ, ನೀನು ಯಾಕೆ ಒಣಗುತ್ತೀ ಮುರಳೀ 
ಬೀಜವೇ ? (ಗಾರೆ). [ ಮರಾ. ಮುರಲೀ ] 
ಮಿರುಗಿಸು 'ಮಿಜುಗಿಸಂ' ನೋ: 
ಮಿರುಗ್ಗು "ಮಿಯಿಗ್ಗು” ನೋ. 
ಮಿರುಗ್ಯಾ "ವಿಂಯುಗ್ಕು' ನೋ. 
ಮಿರುಗುಕೊಡು (ಕ್ರಿ). ಹೊಳಪನ್ನು ಕೊಡು ; ಮೆರುಗು ನೀಡು : 
ಚಂದ್ರಿಕೆಯಲ್ಲಿ ಆ ಬಣ್ಣಕ್ಕೆ ಮಿರುಗುಕೊಟ್ಟಂತಾಗಿತ್ತು, (ರ೫೮. ೧೦೫). 
[ಮರುಗು (ನ ಮಿಉುಗ್ಯು) 4- ಕೊಡ್ಕು] 
ಮಿರುಗುಟ್ಟು (ಕ್ರಿ). ಹೊಳೆ; ಪ್ರಕಾಶಿಸು: ಅಲ್ಲಿ ಮಿರುಗುಟ್ಟುತ್ತ 
ಬಿದ್ದಿದ್ದೆ ಒಂದು ದುಂಡಲ್ಲನ್ನು ಲಕ್ಷ್ಮಿಯ ಕೈಯಲ್ಲಿಟ್ಟು (ಎಣೆ. 0೩೨). 
[ ಇಮಿರುಗ್ನು 4 ಕುಟ್ಟು] 
ಮಿರುಗುಹುಳ (ನಾ). ಮಿಂಚಿನಂತೆ ಹೊಳೆಯುವ ಒಂದು ಬಗೆಯ 
ಹುಳು ; ಮಿಂಚುಹುಳು ; ಮಿಣುಕುಹುಳು : ತರಣಿಯಂಬರೆ 
ಬೆಳಗುವಂದದಿ ಮಿರುಗುಹುಳ ಬೆಳಗುವವೆ (3ಕಾಮಾ. 0೬೪-೦೨). 
[ ಮಿರುಗ್ಯು (< ಮಿಜುಗ್ಗು) 4 ಹುಳ (ಆ ಪುಲು) ] 
ಮಿರುತಾರಗೆ (ನಾ). ಹೊಳೆಯುವ ನಕ್ಷತ್ರ : ಗೋಪುರದ ತುದಿಯಲ್ಲಿ 
ಬಾನನೆತ್ತುತ ನಿಂತು ಇರುಳಿನೊಳು ಮಿರುತಾರಗೆಯ ಮಾಲೆಗೊಳುತ 
(ಖುರೆರೇ- ೦೨-೬). [ಇ ಮಿರುಗ್ಗು 4 ಕಾರಗೆ] 
ಮಿರುವರಿಕೆ (ನಾ)- “ಮಿರ್ರನೆ ಓಡುವಿಕೆ” (೧906. 0೩೨ ಶಶೃತಿ) ; 
ನಲಿನಿಯ ನನೆಮುನಿಸಿನ. ಕೋಗಿಲೆಯ ಕೊರಳ ಕನಸಿನ, ಮುಗಿಲಿನ 


ಮರಾ. ಮಿರುಸ್ಟಾರ್‌ ] 


೭೧೪೭ 


ಮಿಲಾವಣೆ 


ಮಿರುವರಿಕೆಯ ಸೆಲ್ಲುತಿದೆ ನೋಡ ಹರಕೆಯ | (೧6೭೦- ೬೪-೦೪). 

| [ಮಿರು, + ಪರಿಕೈ) 

ಮಿರ್ಜಾಯಿ (ನಾ). ಉದ್ದವಾದ ತೋಳುಗಳುಳ್ಳ" ಒಂದು ಬಗೆಯ 
ಅಂಗಿ ; ಕುಡತಾ ; ಶ್ರೀಅರವಿದರು . , . ಭಾರತದೇಶದ ಗಿರಣಿಯ 

5| ಉರುಟುಬಟ್ಟೆಯ ಸಾಧಾರಣ ್ಡ'ಮಿರ್ಜಾಯಿ'ಯನ್ನು (ಕುಡತಾ) 
ಧರಿಸುತ್ತಿದ್ದರು (ನುಶಾಯೋ- ೬೬). 

[.- ಪಾರ, ಮಿರಜಾ, ಮಿರಜಾಈ ; ಹಿಂ. ಮಿರಬಈ, ಮಿರಜಾತ; 

ಮರಾ. ಮಿರಜುಈ ] 

ಮಿರ್ತು 'ಮಿಟ್ತು' ನೋ. 

ಮಿರ್ಲೆ (ನಾ). ಒಂದು ಬಗೆಯ ನೀರುಪಕ್ಕಿ : [?) 

ಮಿಲನ, ಮಿಳನ (ನಾ). ೧: ಸೇರುವುದು? ಸೇರಿಕೆ; ಸಂಯೋಗ. 

೨. ಒಬ್ಬರನ್ನೊಬ್ಬರು ಸೇಧಿಸುವಿಕೆ: ಸಮಾಗಮ; ಮೊದಲ 

ಮೋಹದ ಬಲೆಯ ನೆಯ್ದೆಡೆಯ ತಿಳಿಗೊಳಂ, ಮೊದಲ ಮಿಲನದ ಮತ್ತೆ 

ವಿರಹದ ಶಿವಾಲಯಂ | (ತಪಾ. ೬೨-೦೬೬) ; ಮಿಲನದ ತರುವಾಯ 

ದಂಪತಿಗಳಲ್ಲಿ ವಿಯೋಗವುಂಟಾದರೆ. ಅವರಲ್ಲುಂಟಾಗುವ ವಿರಹದಲ್ಲಿ ವೇದ 

ನೆಯ ಶ್ರುತಿಯಿರುವುದು (ಸಾ೬ಕ್‌ 63). ಮಿಳನ : ೧. ಇಬ್ಬರ 

ಹೃದಯಗಳ ಮಿಳನವಾಗುವುದು (ಕೃಶ್ಯಾರೋ, ಸಸ; ರೀತ): ವೈದಿಕ 

ಯಾಗ ಮತ್ತು ಕಾಡಿನಲ್ಲಿನ ಭಗವದಾರಾಧನೆ ೨. ಇವೆರಡೂ ಅಂಶಗಳ 

ಮಿಳನವು ಉಪನಿಷತ್ತುಗಳಲ್ಲಿ ನಹುಗೆ ಗೋಚರವಾಗುತ್ತದೆ (ಕಕ್ಕಶ್ರಾ- ೨೦). 

೫0.) 

ಮಿಲಾಖತು "ಮುಲಾಖತ್ತು' ನೋ. 

ಮಿಲಾಖತ್ತು "ಮುಲಾಶತ್ತು' ನೋ. 

ಮಿಲಾಯಿಸು(ಕ್ರಿ). ೧. ಸೇರಿಸು; ಕೂಡಿಸು: ಎಲ್ಲರನ್ನೂ ಒಟ್ಟಿಗೆ ಮಿಲಾ 
ಯಸ ಅವರೆಲ್ಲರ ತಲೆಗೆ ಒಂದೇ ಹೆಸರಿನ ಚೀಟಿಯನ್ನ ಸ್ನಂಟಿಸುವುದು. ತರವಲ್ಲ 
(ತಾಶಿಕ್ರ. ೪2 ಪ್ರಸ್ತಾರ). ವಿ. ಬೆರಸಂ ; ವಿಂಶ್ರಮಾಡು : ಕೊಳವಳಕೆ 
ಬೀಜ ಒಂದು ಸೇರು ಮೆಂತ್ಯ ಒಂದು ಸೇರು ಉದ್ದಿನ ಹಸಿಟ್ಟು ಒಂದು 
ಸೇರು ಇವನ್ನು ಮಿಲಾಯಿಸಿ ನೆರಳಲ್ಲಿ ಒಣಗಿಸಿ . - .ಅರವತ್ತು ದಿನ ತೆಗೆದು. 
ಕೊಂಡರೆ ವೀರ್ಯವೃದ್ಧಿಯಹುದು (ಗಮಕ: ೨೬೪). ೩. ಭೇಟಿ ಮಾಡಿಸ 
ಪರಿಚೆಯ ಮಾಡಿಸು : (೪. ೪. ತಿರುಗಿ ಬೀಳು; ದಬಾಯಿಸು ; 
ಪುಶೋಹಿತೆಶಾಸ್ತ್ರಿಗಳಿಗೇಟ ಇ ಮಿಲಾಯಿಸುತ್ತಿರುವ ಮುತ್ತೆ ಎದೆಯರನ್ನು 
ಚಿತ್ರಿಸುವುದಕ್ಕಂತೂ ಆ ಆದಿಶೇಷನೇ ಬರಬೇಕು (ಸುನಸಂ- ೪6); ಅಮಾರ 
ಸಾಬಿಯ ಕೈಯಲ್ಲಿದ್ದ ದೊಣ್ಣೆಗೆ ಭೀಷಣವಾಗಿ ಮಿಲಾಯಿಸಿ ಕೆಣಕಿದ 
ಸಿಂಹದಂತೆ ನಿಂಶಿದ್ದಾನೆ: ಕುಳ್ಳ ವೆಂಕಟಣ್ಣ 1 (ಐುಗಮಾ- ೦). ೫. ಹೊಡೆ: 
ಬಡಿ: ಇಬ್ಬರು ಪ್ರತಿಸ್ಪರ್ಧಿಗಳಿಗೆ ಕೈಕ್ಕ ಮಿಲಾಯಿಸುವ ಹೊತ್ತು 
ಬಂತು (ಏಡ್ಕಾರ 66) 7 ಅವರು . . . ಕೈಕೈ ಮಿಲಾಯಿಸುವ ಕಾರಬಾರ 
ನಡೆಸಿರುತ್ತಾರೆ (ಥಿಜಂರ- 31, ೨೭೦)- 
[ಮಿಲ್ಕಾ (ಐ « ಹಿಂ. ಮಿಲನಾ; ಮರಾ, ಮಿಳಣೇ. ಮಿಳವಣೇ) 
4 — ಇಸ್ಕು-/ತುಳು. ಮಿರಾಯಿಸು, ಮಿಲಾವೆ, ಮಿಲಾಸು] 

ಮಿಲಾವ್‌, ಮಿಲಾವೆ (ನಾ). ಸೇರಿಸುವುದು; ಕೂಡಿಸುವುದು ; 
ಆ ಭೂಮಿಯನ್ನು ನಂಬರಿನೊಳಕ್ಕೆ ಮಿಲಾವ್‌ ಮಾಡಿಕೊಳ್ಳಲೂ ಬಹುದು 
(ಊಂ, ೩೭)- ವಂಲಾವೆ : ಕೋಟಿವಳಗಣ ಮಂದಿಯೆಲ್ಲಾ ಹೊರತೆಗೆದು 
ಪರಸ್ತಳದ ಮಂದಿ ಕೋಟೆವಳೆಗೆ ಕಾಯಾಮಾದ ಸ್ತಳೆದ ಮಂದಿ ಜ್ವತೆಗೆ 
ನಿಲಿಸಿ ಪರಸ್ತಳವ: ಮಂದಿ ಮಿಲಾವೆ ಮಾಡಿ ಪೇಟೆಕಾವಲಲ್ಲಿಯುಟ್ಟು 
(ಕರರ: ೬೬). [4 ಹಿಂ. ಮಿಲಾವ್‌; ಮರಾ. ಮಿಳಾಊ] 

| ಮಿಲಾವಣೆ (ನಾ). ೧. ಸೇರುವುದು; ಕೂಡಂವುದಂ : (1. ೨. ಹೊಡೆ 

ದಾಟ; ಬಡಿದಾಟ : ಇನ್ನೇನು ರಣಕಹೆಳೆ ಊದುವುದೊಂದು ಉಳಿದಿತ್ತು. 


50 


ಮಿಲಾವೆ 


ಕೈಕ್ಕಿ (ಸುವ, ೩೦). 
ಲಣೈ. / / ಹಿಂ. ಮಿಲವಾನಾ, ಮಿಲಾನ್ನ ಮರಾ, ಮಿಳವಣೇ] 
ಮಿಲಾವೆ 'ಮಿಲಾವ್‌" ನೋ. 
ಮಿಲಿಟರಿ, ವಿಂಪಿಟಿರಿ (ಗು). ೧. ಸೈನ್ಯಕ್ಕೆ ಸಂಬಂಧಿಸಿದ; ಸೇನೆಯ : 
ದಂಡಿನ, ಮಿಲಿಟರಿ (ಜlitary- ಪ್ರಿಂ. ೩೩). (ನಾ). ೨. ಸೈನ್ಯ: 
ದಂಡು : ದೇವಾಲಯವು ಮಿಲಿಟರಿಯವರ ವಶದಲ್ಲಿದೆ (ಕ್ಲಿ ವಾಸ್ತು. ಓರ. 
ಮಿಲಿಟೆರಿ: ೧. ಮೈಸೂರು ಮಿಲಿಟಿರಿ ಫೌಟಗೆ ಸೇರಿರುವಂಥವರ 
ಸಂಬಳ ಮತ್ತು ಆರೋವೆನ್ಸ್‌ ಗಳು (ಗ್ರಾಶಾಕ. ೩೩). ೨. ಆ ದಾರಿಯತ್ತ 
ಬ್ರಿಟಿಶರ ಮೂರುಮಿಲಿಯ ಮಿಲಿಟಿರಿಯೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಸಹಾಯ 
ವನ್ನು ನಿರೀಕ್ಷಿಸುತ್ತಿ ದ್ವಿಶು (ಪ್ರಣಸ- ೬೦)- [+ ಇಂ. xilitary] 
ಮಿಲಿಟಿರಿ "ಮಿಲಿಟರಿ" ನೋ. 
ಮಿಲಿತೆ, ಮಿಳಿತ (ಗು). ೧. ಸೇರಿದ; ಕೂಡಿದ : ಹೃದಯ ಹೃದೆಯ 
ಮಿಲಿತೈಕ್ಯದಂಥದಿದೆ. ಒಂದೆ. ಹೃದಯಲೋಕ (ಕರಳು. ೦೮6೫-೩). 
ವಿ. ಜೊತೆಗೂಡಿದ ; ಹೊಂದಿಕೆಯಾದ. ೩. ಬೆರಸಿದ ; ಮಿಶ್ರಣ 
ಮಾಡಿದ : ಅವನ 'ತಲೆಯ ಮೇಲೆ ಮೋಜಸಿಯೊಳೊಡಲೊಳಂತುದ್ಧೂ 
೪ಿಸುತ ಜಲಮಿಲಿ [೫೦.9] ತಭಸಿತವನು (ಎಫ: ೩6-0೪): ೪. ಭೆಟ್ಟಿ 
ಯಾದ; ಕಂಡ. `ವಿಂಳಿತ ; ೧. ಮಿಳಿತ ಬಂಧಾಳಿ ಭದ್ರಸುಮುಷೂರ್ಶ 
ಮದಾಯ್ತೆನಲ್‌ (ಶ್ರಿಶ್ಛರಿ- 06-೩6) ; ರೆತ್ನಾವಳಿಯ ಮಕುಟದ ಮಿಳಿತ 
ರೆಶ್ಚಿಗಳ ಅಷ್ಟದಿಗಧೀಶ್ವರರು ಭಾಪೆನಲು . . . NE Ee 
ಮೈದೋಲ್‌ದನ್ನು ಮುನಿವರಗೆ (ರರಗ-೬-೪-೨6). (ನಾ). ೫. ಸೇರುವಿಕೆ; 
ಸಂಯೋಗ: ತಿಳಿಯಲಿದು ಸಹಭಾಜನಸ್ಥ ಲಂ ಭಕ್ತಾದಿ ಮಿಳಿತಮ್ನೆ ಶ್ಯಾಂತ 
ಷಟುಸ್ಕಲಗಳಿವು (ಮುಕಾಶಿ- ೨೦-೯೮). ಸು.) 
ಮಿಲುಕಾಟ (ನಾ). ಒದ್ದಾಟ; ಚಡಪಡಿಕೆ ; ಬಂಡೆಯ ಮೇಲಿನ ಜೀವಿಯ 
ಮಿಲುಕಾಟ ಮಿತಿ ಮಾರಿತು (ನೂಕ: ೬೦): 
[ಮಿಲುಕು (« ಮಿಲುಗು) _ 
ವಿುಲುಕಾಡು 'ಮಿಲುಗಾಡು' ನೋ, 
ಮಿಲುಕು 'ಮಿಲುಗು' ನೋ. 
ಮಿಲುಗಾಡು, ಮಿಲುಕಾಡು (ಕ್ರ). ೧: ಆಲುಗಾಡು; ಅಲ್ಲಾಡು: 
ನಾಯಕ ಅದರ ಮುಖವನ್ನೇ ನೋಡಿ ಮೈಸವರುತ್ತಾನೆ. ಮಗು ಮಿಲು 
ಗಾಡುತ್ತದೆ (ನಶರಾ. 1: ೩6೩೬); ಬಂಗಾರಿಗೆ ಮೈ ನಡುಕ ಬಂತು. ಮಗು 
ಮಿಲುಗಾಡಿತು (968 ೬). ಮಿಲುಕಾಡು ; ೨. ಒದ್ದಾಡು ; ಚಡ 
ಪಡಿಸು: ಮಳೆಯ ಪಂಜರಕ್ಕೆ ಸಿಲುಕಿ ಮಿಲುಕಂಡುವ ಜೀವಕ್ಕೆ ಕೈ ಕೇಳಿತೊ 
ಇಲ್ಲವೊ ! (ಎನು, ತು). [ಮಿಲುಗು 4 ಆಡು] 
ಮಿಲುಗು.ಮಿಲುಕು (ಕ್ರಿ): ೧- (ನೀರು ಹೆಚ್ಚಾಗಿ ಅನ್ನವು ಪು ಗಂಜಿಯೊಡನೆ) 
ಸೇರು; ಬೇರೆ: ಹೊತ್ತುವುದು . .. ಮಿಲುಗಿ es ಗಿಲಿ, ಲಗ, 
೦ಗ]ಹುದು ಮೊಡೆದಹುದು ನಸುಗಂಜಿ ಸುತ್ತಿಹುದು ವೊಣಗಿಹುದು. 
ದೋಷವಶನಕ್ಕೆಂಟುತೆಜನಪ್ಪುದು (444೫. ೩-೦). ೨. ಕೊಡಿಸು: 
ಬೆರಸು : ತೊಳೆದ ಗೋಧುವೆಗೆ ಜೀರಿಗೆಯೆರಡ ಪೊರೆಯೊತ್ತಿ ಕಳಿಯರ್ಥ 
ನೀರರ್ಧವಾದೆಸಜನೆತ್ತಿ ಯದಜಕೊಳಗಿಕ್ಕಿ ಮಿಲುಗಿ ನೀರಿಂಗುವಂದದಿನಟ್ಟು 
ಕೊಂಡಿಳುಹಿ (ಸೂತಣ- ೩-90). ಹಿ ಅಲುಗು; ಅಲ್ಲಾಡು : 
ಗಾಡು' ಪರಾ. ಮಿಲುಕು ; ೪, ಬದ್ದಾಡು; ಚಡಪಡಿಸು; 
'ಮಿಲುಕಾಟ', -"ಮಿಲುಕಾಡು' ಪ 
[ದೇ॥. ತೆಲು. ಮೆಲಗ್ಗು, ಕೆ ಮೆಲಿಯು] 
ಮಿಶಿನ್ನು "ಮಿಷನ್ನು' ನೋ. 
ಮಿಶ್ರ (ಗು). ೧. ಸೇರಿಸಿದ; ಬೆರಸಿದ. ೨. ಕೂಡಿಕೊಂಡ; ಬೆರೆತ: 
ಆ  ಗಂಧಸ್ನಪನೋದಕಂ  ಮೇರುಮಹೀಧರಜಂಂಬೂನದನಿತೆ 


ಮಿಲಾಪಣೆಯಾಗುವುದಕ್ಕೆ [ಮಿಲಾವ್‌ 4 


ಆಟ] 


'ಮಿಲು 
ಮಿಡುಕು: 


'ಬಂಬಿಡಿ! 


೭೧೪೮ 


46 


ದಿಟೀದು ಕಾಳಾಗೃರುದಿು 


೨೭೬) - 


(ಂತಿಫು- ೦೦-೫೨ ವ); ವ್ಲಶ್ವಂ (ಕನುರ. 

೩. ನುನಾ ಬಗೆಯ: ಅವನ ಹೃದಯ ಮಿಶ್ರ 
ಭಾವಗಳ ತುಮುಲರಂಗವಾಗಿತ್ತು (ಪೃನೆರು- aaa] (ನಾ). ೪. ಸೇರಿಕೆ 
ಮಿಶ್ರಣ ; ಗುರುಲಘುಮಿಶ್ರಂ ಮೂಜಕ, ೈರದಿಂ ಗಣಮಿಡು ಲತಾಂಗಿ 


(ಛಂದೋ. ೦-೩೭). ೫. ಗೌರವಾನ್ವಿ ತವೃಕ್ತಿಗಳನ್ನು ಕುರಿತು ಹೇಳು 
ವಾಗ ಬಳಸುವ ಒಂದು ಪದ, ಬ ಒಂದು ಬಗೆಯೆ ಮೂಲಂಗಿ, 
ಪೃ ಸಂಗೀತ] ತರಳ ಕಾಲದ ವಿಂಶಿಯುಳ್ಳೆ ಒಂದು 
ಬಗೆಯ ತಾಳ : ಜಾತಿ . . . ಇದು ಐದು ವಿಧವಾಗಿದೆ. ಕೊ ಕ್ರಮ 
ವಾಗಿ (೧) ತ್ರಿಶ್ರ (9) ಚತುರಶ್ರ (೩) ಖಂಡ (೪) ಮಿತ್ರ 
(೫) ಸೆಂಕೀರ್ಣ, ಈ ಐದು ಜಾತಿಗಳೂ ಲಘುವಗೆ ಮಾತ್ರ ಸನ್ಸುತ್ತವೆ . . , 
ತ್ರಿಶ್ರ ಚತುರಶ್ರಗಳ | ಕೂಡಿಕೆಯಿಂದ ಮಿಶ್ರವಪೂ ... ಹುಟ್ಟಿವೆ 
(ಸಂಗತಂ: ೩೬) : ವರ್ಣತಾಳವು ತ್ರ್ಯಶ್ಯ, ಮಿಶ್ರ, ಚತುರಶ್ರ: ಶನೆಂದು ಮೂರು 


ರೀತಿ (ಕುತ್ರ. ಬ). ೮. ನಾಲ್ಕು ಬಗೆಯ ನಿಭೇದಗಳಲ್ಲಿ 
ಒಂದು : ದಿವಿಜನಾಯಕಗಾಯಕಂ . . , ಖಾವುಳ ಬೊಂಬಳ ನಾರಾಟ 
ಮಿಶ್ರಮಂಬ ನಾಲ್ಕುಂ ಧ್ವಃ ನಿಯ ಭೇದಮನಜ್‌ದು . . . ಪಾಡುತ್ತಿರೆಯುಂ 


"ಲಯ ಬೊಂಬಾಳ ಮಿಶ್ರದ ಮೇಳವದು ತಾ 
ರಂಗ (ಕುಣತ. ೬೦9. ೦-೭); ಆ ರಾಗಂಗಳಂ ಪಾಡುವಲ್ಲಿ . . . ಕಾವುಳ 
ಬಚ್ಚ ಳೆ ನಾರಾಟ ಮಿಶ್ರವೆಂಬ ಚತುರ್ವಿಧ ಸುಸ್ತ ಸ್ವರಗಳಿಂದುರುಳಿಸಿ ಕರ್ಣ 
ರಸಾಯನಮಾಗಿ ಪಾಡಿ [Oe ೯. ಸ್ವರ. ಪಾಟ. ಬಂಧ 
ಪದ; ತೇನ, ಬಿರುದ. ಚಿತ್ರ ಮತ್ತು ಮಿಶ್ರ ಗಳೆ ಎಂಟು ಬಗೆಯ 
ಕರಣಗಳಲ್ಲಿ ಒಂದು : ರಾಸವು ತಂಳ, ದ್ರುತವೆಂಬ ಲಯ-ಇವುಗಳಿಂದ 
ಕೂಡಿರುವುದು ಕರಣದ ಸಾಮಾನ್ಯಲಕ್ಷಣಮೆದು ತಿಳಿಯಬೇಕು. 
ಎಂಟು ವಿಧವೈದು ಸಮ್ಮತಿಸಿದೆ. ಸ್ವರ, ಪಾಟ, ತೇನ, 
ಬಿರುದ್ಕ ಚಿತ್ರ, ಮಿಶ್ರ (ತತ್ರ. ೫). ೧೦. [ಕಾವ್ಯಮಾ] ರೂಪಕ 
ಗಳಲ್ಲಿನ ಮೂರು ಬಗೆಯ ಕಥಾಂಶಗಳಲ್ಲಿ ಒಂದು: ಪ್ರಸಿದ್ಧವಾದ 
ಕಥಾವಸ್ತುವಿನಲ್ಲಿ ಬದಲಾವಣೆಯನ್ನು ಮಾಡಿರುವಂಥದು ; 'ಮಿಶ್ರ* 
ಎಂದರೆ ಪ್ರಸಿದ್ಧ, ವಾದ ಕಥೆಯಲ್ಲಿ ಬದಲಾವಣೆಗಳನ್ನು ಮಾಡಿದ್ದು 
(ಕೈಪಿಡಿ, ೨೦೬)- ಬ್ಯ kid. ಕೂಡುವುದು : ಯುತಂ. ಯುಕ್ತಲ್ಲ 
ಏಂಶ್ರಂ, ಸಮ್ಮಿಶ್ರ ತೆಂ ಇಂಕಿನಿತುಂ ಕೂಡೂದಕ್ಕೆ ಹೆಸರು 
೧೨. [ಜೈನ] ಅತ್ಮನ ಐದು ಭಾವಗಳಲ್ಲಿ 
ಒಂದು; ಕರ್ಮದ ಕ್ಷಯೋಪಶಮುದ' ಭಾವ : ಆತ್ಮನಲ್ಲಿ ಪಾ: 'ರಿಣಾಮಿಕ್ಕ 
ಔದಯಿಕ ಮಿಶ್ರ, ಕ್ಷಾಯಿಕ, ಔಪಶವ್ಯಕಗಳಿಂದು ಐದು ಭಾವಗಳುಂಟ್ಟು 
(ಕೈತಶ- ೨6೩); ಬಾಕಿ ನಾಲ್ಕು ಪರಿಣಾಮಗಳು ಔಪರವಿಕ, ಕಾಯಿಕ, 
ಮಿಶ್ರ. ಔದಯಿಕಗಳು .". . ಬಾವಿಯ. ನೀರಿನ ಕಶ ಸಲದಂತೆ ಎರಡು 
ಎಧವಾಗಿಯೂ ಇರುವುದು ಮಿಶ್ರ (ಹಂರಾ. 6೩). [ಸಂ.] 
ಮಿಶ್ರಕಾಪಿ (ನೂ): [ಸಂಗೀತ] ಒಂದು ರಾಗದ ಹೆಸರು : ಈ ಭಾಷಾಂಗ 
ಕುಪಿರಾಗಕ್ಕೆ ಹಿಂದೂಸ್ಥಾನಿಕಾಖ, ದೇಶ್ಯಕಾಪಿ ಮತ್ತು ಮಿಶ್ರಕಾಪಿ ಎಂಬ 
ಹೆಸರುಗಳೂ ಪ್ರಚಾರದಲ್ಲಿವೆ (ಸೈಗೀತ. ೫೦). ಬ 
[ಸಂ. ಮಿಶ್ರಕಾಪೀ] 
ಮಿಶ್ರಕಾವ್ಯ (ನಾ). [ಕಾವ, ಮಾ] ಚಂಪೂಕಾವ್ಯ, ನಾಟಕ ಮುಂತಾ 
ಮುವುಗಳಂತೆ ಗವ್ಯ ಮತ್ತು -ಪದ್ಯಗಳೆರಡೂ ಸೇರಿಕೊಂಡಿರುವ 
ಸಾಹಿತ್ಯರಚನೆ ; ಗದ್ಯ ಪಠ್ಮಗಳಿರಡೂ ಇರತಕ್ಕ “ಮಿಶ್ರ” ಕಾವ್ಯವು 
'ಚಂಪು" ಎನ್ನಿಸುತ್ತದೆ. ನಾಟಕಾದಿ ದೃಶ್ಯ ೈಪ್ರಬಂಧಗಳಲ್ಲಿಯೂ ಗದ್ಮಃ ಪದ್ಯ 
ಗಳೆರಡೂ ಬರುವುದರಿಂದ ಇವುಗಳನ್ನೂ ಮಿಶ್ರಕಾವ, [ಗಳಲ್ಲಿಯೇ ಸೇರಿಸ 
ಬಹುದು (4೩. [ಸಂ.] 


(೫90ಕೀಶ್ಕ-೦೩-೩೭ ನ); ತಾಳೆ 


೨4). 


ಅದು 


ಬಂಧ, ಪದ. 


(ಪೃವಪಾಾ 0೦-೦3 ಡ್‌ 


೦೮೦). 


ಮಿಶ್ರಣ 


ಮಿಶ್ರಣ (ನಾ). ೧. ಸೇರಿಸುವುದು; ಕೂಡಿಸುವುದು: ಈ ಮಿಶ್ರಣದ 
ರೀತಿ ಎಂಥದೆಂದರೆ ಇತರ ಪಾಠಗಳ ಬೆರಕೆಯಿಂದ ಗ್ರಂಥದ ಅಂತರ್ಮುದ್ಧಿಗೆ 
ಒದಗುವ ಲುಭ ಅಥವಾ ನಷ್ಟವನ್ನು ನಿರ್ಧರಿಸುವುದು ಸಾಧ್ಯವಿಲ್ಲ (ರಾಂತ- 
88). ೨. ಸೇರಿಸುವಿಕೆ: ಬೆರಕೆ: ೩. ಬೆರಸಿರುವುದು; ಬೆರಕೆ 
ಮಾಡಿದುದು : ಉಸುಕು ಸಾಕಷ್ಟು ಬಿಸಿಯಾದಾಗ ಕೇಕಿನ ಮಿಶ್ರೆಣವಿರುವ 
ಭಾಂಡೆಯನ್ನು ಉಸುಕಿನ ಮೇಲಿರಿಸುವುದು (ಅರು: ೩೬). ೪. ದ್ರವ 
ರೂಪದ ಔಷಧದ ಬೆರಕೆ: ನಾಲ್ಕು ಹೊತ್ತಿಗಾಗುವ ಮಿಶ್ರಣ ಒಂದನ್ನು 
ಡಾಕ್ಟರು ಮೇಜಿನ ಮೇಲಿಟ್ಟು (ಕಾಶೇಂ- ೨೦೫): [ಸಂ.] 

ಮಿಶ್ರತಳಿ (ನಾ). ಭಿನ್ನವಂಶದ ಪ್ರಾಣಿಗಳ ಅಥವಾ ಸಸ್ಯಗಳೆ 
ಸಂಯೋಗದಿಂದ ಉತ್ಪನ್ನವಾಗುವ ಪ್ರಾಣಿ ಅಥವಾ ನಸ್ಯ: 
*(ಪ್ರುಣಿಿ ಸಸ್ಯ) ಮಿಶ್ರತಳಿಯನ್ನು ಹುಟ್ಟಿಸು: ಮಿಶ್ರತಳಿಯಾಗು”" 
(aybridice- wove) [ಮಿಶ್ರ 4 ತಳ್ಳಿ] 

ಮಿಶ್ರಪ್ರಕೃತಿ (ನಾ). ನಾಲನ್ಕಿ ಬಗೆಯ ದೇಹಸ್ವಿತಿಗಳಲ್ಲಿ ಒಂದು; ವಾತ 
ಮತ್ತು ಪಿತ್ತ ಲಕ್ಷಣಗಳು ಅಥವಾ ವಾಶ. ಪಿತ್ತ 
ಲಕ್ಷಣಗಳು ಕೂಡಿಕೊಂಡಿರುವ ದೇಹಸ್ಥಿತಿ : 
ಪ್ರಕೃತಿ, ಶ್ಲೇಷ್ಮಪ್ರಕೃತಿ ಪ್ರಕೃತಿ ಎಂದು y 
ತೆರನಾಗಿರುವುದು . . . ವಾಶಖತ್ತಶ್ಲೇಷ್ಮಲಕ್ಷಣವಾದರೂ ಇವುಗಳಿಂದ 
ಕೂಡಿಕೊಂಡಿರುವಾತನೇ ಮಿಶ್ರಪ್ರಕೃತಿಯುಳ್ಳಪನೆಂದರಿವುದು (ಸಳನ್ಮಿ 

[ಸೆಂ. 

ಮಿಶ್ರಪ್ರತಿ (ನಾ). [ಗ್ರಂಥಸಂ] ಭಿನ್ನವಾದ ಹೆಸ್ತಪ್ತ 
ಪಾಠಗಳು ಒಂದರೊಡನೊಂದು ಸೇರಿ ಉಂಟಾದ ಹ: 
ರಾಬೆಗಳು ಹೀಗೆ ಒಂದರೊಡನೊಂದು ಸೇರುವುದಕ್ಕೆ 


(crussing or intermixing) ಎಂದೂ ಮತ್ತು 
ಹಸ್ತಪ್ರತಿಗಳಿಗೆ ಮಿಶ್ರಪ್ರತಿಗಳೆಂದೂ (risch-codices) 
(wz. ೫೪) - [ಸಂ.] 

ಮಿಶ್ರಲಯ (ನಾ). [ಛಂದ] ಒಟ್ಟು ಲಯಕ್ಕೆ ಹೊಂದಿಕೆಯಾಗುವಂತೆ 
ಬೆರಕೆಮಾಡಿದ ವಿವಿಧ ಲಯ : ಮಿಶ್ರಲಯ: ಒಟ 
ಯಾಗುವಂತೆ ಬೇರೆಬೇರೆ ಲಯಗಳ ಗಣಗಳನ್ನು ಮಿಶ್ರಗೊಳಿಸಿ ಬಳಸುವ 
ವೈಶಿಷ್ಟ ನ ಹೊಸ ಕವಿತೆಗಳಲ್ಲಿ ವಿರಳವಾಗಿಯಾದರೂ ಕಾಣುತ್ತದೆ. 
(ಛಂದೋವಿ- ೩೦೪)- [ಸಂ.] 

ಮಿಶ್ರಲೋಹ (ನಾ)- ಬೇರೆ ಬೇರೆ ಲೋಹಗಳನ್ನು ಬೆರಸಿ ತಯಾರು 
ಮಾಡಿದೆ ಲೋಹ ; ಬೆರಕೆಲೋಹ ; “ ಬೆರಕೆಯ ಲೋಪ; ಮಿಶ್ರ 
ಲೋಹ ಚಿನ್ನ ಬೆಳ್ಳಿಯೊಡನೆ ಹೀಲ್ತಿರದ ಲೋಹವನ್ನು ಜಿರಸಿ 
ಮಾಡಿದ ಮಿಶ್ರಲೋಹ ; ಆ ಮಿಶ್ರಣದಲ್ಲಿಯ ಕೀಳುಲೋಹ”  ((110- 
9018); ಅಚ್ಚುಮೊಳೆಗಳ ತಯಾರಿಕೆಯಲ್ಲಿ ಕೆಲಸದ ಪರಿಮಿಕಿಗೆ ತಕ್ಕಂತೆ 
ಮಿಶ್ರಲೋಹದೊಳಗಿನ ಲೋಹಗಳ ಶೇಕಡ ಪ್ರಮಾಣವನ್ನು ಬದಲಾಯಿಸ 
ಬೇಕು (ಮುದ್ರಕ: ೧೪). [ಸಂ. 

ಮಿಶ್ರವರ್ಣ (ನಾ)-ಬೆರಕೆಯ ಬಣ್ಣ; ಮಿಶ್ರಣ ಹೊಂದಿದ ವರ್ಣ. [ಸಂ.] 

ಮಿಶ್ರವಿವಾಹ (ನಾ). ಬೇರೆ ಬೇರೆ ಜಾತಿಗೆ ಸೇರಿದ ಗಂಡುಹೆಣ್ಣುಗಳ 
ಮದುವೆ: ಅಂತರ್ಜಾತೀಯ ವಿವಾಹ : ಗಾಡಿಯಲ್ಲಿ ಮಿಶ್ರವಿವಾಹದ 
ಸಮಸ್ಯೆಯನ್ನು ಚರ್ಚಿಸುವ ಸುಸಂಸ್ಕೃತ ಮಹಿಳೆ (ಸನಕ, ೦೬ ಶೀಠಿಕೆ: [ಸಂ.] 


ಅಥವಾ 


ಮಿಶ್ರವಿಷ್ಕಂಭ (ನಾ). [ಕಾವ್ಯಮಾ] ನಾಟಕ ಅಥವಾ ದೃಶ್ಯಕಾವ್ಯಗಳಲ್ಲಿ |. 


ನಡೆದುಹೋದ ಅಥವಾ ಮುಂದೆ ನಡೆಯುವ ಕಥಾಂಶವನ್ನು 
ಮಧ್ಯಮ ಮತ್ತು ನೀಚಪಾತ್ರಗಳ ಸಂಭಾಷಣೆಯ ಮೂಲಕ 
ಸೂಚಿಸುವುದು : ವಿಷ್ಕಂಭ-ನಡೆದು ಹೋದ ಮತ್ತು ಮುಂದೆ ನಡೆಯವ 
ಕಥಾಂಶಗಳನ್ನು ಮಧ್ಯಮಹಾತ್ರಗಳ ಮೂಲಕ ಸಂಕ್ಷೇಪವಾಗಿ ಸೂಚಿಸು 


೭೧೪೯ 


೩೩ 


50 


ಮಿಷನ್ನು 


ವುದು. ಇದೇ 'ಶುದ್ಧವಿಷ್ಯಂಛ', ಮಧ್ಯಮ ಪಾತ್ರಗಳೂ, ನೀಚಪಾತ್ರಗಳೂ 
ಸೇರಿ ಸೂಚಿಸಿದರೆ ಅದಕ್ಕೆ 'ಸಂಕೀರ್ಣವಿಷ್ಯಂಭ' ಅಥವ `ಮಿಶ್ರವಿಷ್ಯಂಭೆ' 
ವೆಂದು ಹೆಸರು (ಕೈನಿ8- ೨೦೬), ಮಧ್ಯಮ ನೀಚಘಾತ್ರಗಳಿರಡೂ ಸೇರಿ 
ಆದರೆ "ಮಿಶ್ರ ವಿಷ್ಕಂಭ'ಮಾಗುತ್ತದೆ (ಸಂನಾಟಿ: 0೩)- [ಸಂ.] 
ಮಿಶ್ರಾಲಂಕಾರ (ನಾ). [ಕಾವ್ಯಮಾ] ಅನೇಕ ಅಲಂಕಾರಗಳ ಮಿಶ್ರಣ; 
೯ ಇದರಲ್ಲಿ ಸಂಸ್ಕೃಷ್ಟಿ ಮತ್ತು ಸಂಕರ ಎಂದು ಎರಡು ವಿಧಗಳಿವೆ, 
“ಸಂಸೃಷ್ಟಿಯಲ್ಲಿರುವ ಅಲಂಕಾರಗಳು ಒಂದರಲ್ಲಿ ಮತ್ತೊಂದು 
ಕಲೆಯದೆ ತಿಲತಂಡುಲಗಳಂತೆ ಇರುತ್ತವೆ. ಆದರೆ "ಸಂಕರ'ವೆನ್ನು 
ವುದು ಹಾಲು ನೀರುಗಳಂತೆ ಸೇರಿಹೋಗಿ ಒಂದಕ್ಕೆ ಮತ್ತೊಂದು 
ಉಪಜೀವಕವಾಗಿರುತ್ತದೆ'” (ಕಡ. ೨60) : ಅನೇಕ ಅಲಂಕಾರಗಳು 
'ಒಂದೆಡೆಯಲ್ಲಿರುವಾಗ "ಸಂಸೃಸ್ಪಿ”ಯಿಂದೂ *ಸಂಕರ'ವೆಂದೂ ಮಿಶ್ರಾಲಂಕಾರೆ 


ಗಳಾಗುಡುವು (40೩. ೨6)... [ಹಂ] 
ಮಿಶ್ರಿ. ಮಿಸಿರಿ, ಮಿಸ್ರಿ (ನಾ): ೧. (ಈಜಿಪ್ಟ್‌ ದೇಶದಲ್ಲಿ ಮೊ 


ಯುವ) ಒಂದು ಬಗೆಯ ಸಕ್ಕರೆ; ಕಲ್ಲುಸಕ್ಕರೆ. ೨: ಒಂದು ಬಗೆಯ 
ಬೇರು: (೬). ಮಿಸಿರಿ: ೨. *ಸಾಲಾಮಿಸಿರಿ ಹೋ. ಮಿಸ್ರಿ; 
೨ಿ. 'ಸಾಲುಮಿಸ್ರಿ' ಪೋ. 
ಆರ. ಮಿಸ್ತೀ ಹಿಂ. ಮಿಶ್ರೀ* ಮಿಸರೀ, ಮಿಸ್ರೀ; ಮರಾ. ಮಿಶ್ರೀ] 
ಮಿಶ್ರಿತ (ಗು). ೧. ಸೇರಿದ; ಕೂಡಿದ, ೨- ಸೇರಿಸಿದ; ಕೂಡಿಸಿದ. 
| ಹ ಗೌರವಕ್ಕೆ ತಕ್ಕ: ಗೌರವಾರ್ಹವಾದ. (ನಾ). ೪. [ಸಂಗೀತ] 
| ಹದಿನೈದು ವಿಧವಾದ ಗಮಕಗಳಲ್ಲಿ ಒಂದು; ಎರಡು ಅಥವಾ 


ಅನೇಕ ವಿಧ ಗಮಕಗಳನ್ನು ಸೇರಿಸಿ ಹಾಡುವ ಕ್ರಮ: ಮಿಶ್ರಿತ. 
ಎರಡು ಮೂರು ವಿಧ ಗಮಕಗಳನ್ನು ಸೇರಿಸಿ ಹಾಡುವುದು (ಸಂಗೀಕಂ- ೨೭); 
ತಿರುಪ- ಹಾಗೆಯೇ ಸ್ನುರಿತ: ಕ ಲೀನವೆಂಬುದು. ಆಂದೋಲಿತ. 


ಹದಿನೈದು ಭೇದ 
೫. ನಾಲ್ಕು ಬಗೆಯ ಧ್ವ 


ಕಾವುಳ ಬೊಂಬಾಳೆ ನಾರಾಟ ಮಿಶ್ರಿ 


(ಗಮಕದಲ್ಲಿ) ವಿಧಿಸಿದೆ. ಓತುಶ್ರ- ೩೦). 
ಭೇದಗಳಲ್ಲಿ ಒಂದು : 


ಚತುರ್ವಿಧಸ್ವರಂಗಳಂ ಪರುಠದಿಸಿ (ನೇಕ. 06೪; ಮೂಜು 
ಸ್ತ್ರೀರಾಗಂಗಳಿಂದಭ್ಯಾಸಂಗೆದ: ಮಂತ್ತಮಾ ರಾಗಂಗಳಲ್ಲಿ, , 


ಬೊಂಬಾಳ ನಾರಾಟ ಮಿಶ್ರಿತಮೆಂಬ ಚತುರ್ವಿಧ ಸುಸ್ವರಂಗಳೆಂ ಪರುಶವಿಸಿ 
(ರೈರಫು. ೩-8 5). ೬ [ಜೈ ನ] ಒಂದು ನರಕದ ಹೆಸರು: ಧೂಮ 
ಪ್ರಭೆಯೊಳ್‌ ತಮಕಾ , . . ಮಿಶ್ರಿತಾಭಿಧಾನೇಂದ್ರಕಪಂಚಕ ತತ್ಸಂಬಂಧಿ 
ಶ್ರೇಢೀಬದ್ಧಪ್ರಕೀರ್ಣಕವಿಕಲ್ಪದಿಂ ತ್ರಿಲಕ್ಷಬಿಲಂಗಳಪ್ಪುವು (43 ಶ್ರ. ೦೨೦)- 
[ಸಂ.] 

ಮಿಷ' (ನಾ). ೧. ದ್ವೇಷ ; ಹಗೆತನ ; ವೈರ. ೨. ಮೋಸ; ಕಪಟ : 
“ಕೈತವಂ- ಕಪಟಂ - , . ಮಿಷಂ- ನಿಭಂ। ನಿರ್ದಿಷ್ಟಂ, ವ್ಯಪದೇಶಃ- ಈ 
೧೦ ನೆವಂ'' (ಕರಡ. ೦೦೭-೨೫. ೩. ನೆಪ; ನೆವ; ವ್ಯಾಜ: 
ಗೋಪಕೃದಂಬಕೆಮಿಂದು ಕಾರ್ಮುಕಪೂಜಿಗೆ ಬರ್ಪದೆಂದು 
ತನ್ಮಿಷಡೀೊಳೆ ಚೆಚ್ಚರಂ ರಫಮನೇಲ್‌ಸಿ ತರ್ಪುದು ರಾಮಕೃಷ್ಣಿರಂ (ರೂ 
೫-9); ಮೊರೆವಳಿನಿಯ ರವಮಿಪದಿಂದರವಿಂದಿನಿ ಪಾಡೆ ಮಚ್ಚಿ 
ಮುತ್ತಿನ ಸರಮಂ ಸರಸಿ ತೆರೆಗೈಯೊಳೀವಂತಿರೆ ಜಲಕಣಮಾಲೆ ಮೇಲದೇಂ 
ರಂಜಿಸಿತೋ (೩೬. ೨-೬); ಸುಖದ ಮಿಷವು ದು;ಖ ವಿಷವು ಓಗ್ಗಿ 
ಪ್ರಾಣಪೂರೆಣಾ! (ಮೂರ್ತಿಣ- ೨೮-೭).. 0.1 | 

ಮಿಷನ್‌ 'ಮಿಷನ್ನ್ನು' ನೋ: 

ಮಿಷನ್ನು. ಮಿಶಿನ್ನು, ಮಿಷನ್‌, ಮೆಷಿನ್ನು (ನಾ). (ವಾಹನಗಳನ್ನು 
ಓಡಿಸುವುದು. ಧಾನ್ಯವನ್ನು ಹಿಟ್ಟು ಮಾಡುವುದು ಮುದ್ರಣ 


ಮಿಷ್ಟ 


ಕುರ್ಯವನ್ನು ಮಾಡುವುದು. ಬಟ್ಟೆ ಹೊಲಿಯು 
ವುದೇ ಮುಂತಾದ ಆನೇಕ ವಿಧವಾದ ಕೆಲಸಗಳಿಗೆ ಬಳಸುವ) 
ಯಾಂತ್ರಿಕಶಕ್ತಿಯನ್ನು ನಿಯೋಜಿಸಲಾಗಿರುವ ಸಲಕರಣೆ; ಯಂತ್ರ: 
ನನಗೊಂದು ಬಟ್ಟೆ ಹೊಲಿಯಂಪ ಮಿಷನ್ನು ಬೇಕು (ಕೂ). ಮಿಶಿನ್ನು: 
ಗಿರಾಕಿಯ ಮೇಲೆ ಭಾರ ಹಾಕಿ ಮಿಶಿನ್ನ್ನು ಓಡಿಸುವುದು. , , . ಈ 
ಮೊದಲಾದ ಪ್ರಯೋಗಗಳು ಸಾಮಾನ್ಮವಾಗಿರುತ್ತವೆ (69. 60). 
ಮಿಷನ್‌: ಮಿಷನ್‌ ಅಕ್ಕಿಯ ಅನ್ನಕ್ಕಿಂತ ಕೊಟ್ಟಣದ ಅಕ್ಕಿಯ ಅನ್ನದಲ್ಲಿ 
ಸಾರ ಹೆಚ್ಚು (ಮಕ್ಕಮ- ೦೭೫). ಮೆಷಿನ್ನು : ಆ ಮೆಪಿನ್ನಿನ ಅಡಾಉಡಿ, 
ಅದರ ಭರಾಟೆ , . . ಇ್ಲನ್ನೂ ನೋಡಿ. ಎಳೇ ಮಕ್ಕಳ ಹಾಗೆ ಕೈ 
ಚಪ್ಪಾಳೆ ಹೊಡೆದು ಕುಣಿದುಬಿಟ್ಟೆ. (ತೆಗೂರಿ. ೩೬). [ <0. )/೩0%170 ] 
ಮಿಷ್ಟ (ಗು). ೧: ಸಿಹಿಯಾದ: ಶಂಡಿತಮಹಾಶಯರ ಮನೆಯಿಂದ 
ಮಾವಿನ ಹಣ್ಣು ಮತ್ತು ಮಿಷ್ಟ ಖಾದ್ಯ ಬಂದಿದೆ (ಇಕ್ಕಕ- ೪ಟ- ಪ. 
ಶುಚಿಯಾದ ; ಸವಿಯಾದ ; ರಸವತ್ತಾದ: 'ಮಿಷ್ಟಾನ್ನ' ಪರಾ. 
೩. ತೋಯಿಸಿದ ; ಒದ್ದೆಮಾಡಿದ. (ನಾ). ೪. ಹಿತವುಂದುದಂ; 
ಸವಿಯಾದುದು : ಗಂಡಸರು ಕುರ್ಚಿಯ ಉದ್ಭಾರಕಾರ್ಯದಲ್ಲಿ ಪ್ರವೃತ್ತ 
ರಾಗಿ ಶಿಷ್ಟವೂ ಮಿಷ್ಟವೂ ಅದ ಧನ್ಯವಾದಗಳನ್ನು ಸಂಪಾದಿಸುತ್ತಾರೆ. 
(8೫ರ: 1, ೦೬). ೫, ಸಿಹಿತಿಂಡಿ ; ಭಕ್ಷ್ಯ. [ಸಂ] 
ಮಿಷ್ಟಭೋಜನ (ನಾ )- ಸವಿಯಾದ ಊಟ; ರುಚಿಕರವಾದ ಭೋಜನ : 


ತಾನು ಈ ದ್ವೀಪಕ್ಕೆ ಬಂದುದೂ ಮಿಷ್ಟಭೋಜನವನ್ನು 
ಮಾಡಿದುದೂ ಕಲ್ಲ ಪಕ್ಞೀಚೂರ್ಣವನ್ನು ಸೇವಿಸಿದುವೂ. ಒಂದೊಂದಾಗಿ 
ನೆನಪಿಗೆ ಬಂದಿತು (ಉಶಾಮು. ೨೨೩). [೫o.] 


ಮಿಷ್ಟಾನ್ನ್ನ (ನಾ). ಸವಿಯಾದ ಊಟ ; ರಸಕವೆಳೆ: ಮೃಷ್ಟಾನ್ನ: 
ಶಿಷ್ಟೋತ್ಕರಮಂ ಮಿಷ್ಟಾನ್ನದಿಂ[ದತಣಿಪಿ ನಿಜ[ಕು)೪ಕ್ಕಂ ವಿಶಿಷ್ಟೋತ್ತ, 


ಮಮ್‌ತಾಳ್ಗಿರೆ (ಇ: ೫111, «೩೦-೦೭; 921); ಪ್ರಯಾಣಿಕರು ದುಡ್ಡಿಲ್ಲದೆ. 


ಮಿಷ್ಪಾನ್ನವನ್ನು ತಿನ್ನುತ್ತಿದ್ದಾಗ: ಜ್ಯೋತಿ-ಅಣ್ಣನ ಕೆಲಸಗಾರರು ತಪಸ್ವಿಗಳ 
ಹಾಗೆ ಉಪೆವಾಸ ಮಾಡುವಂಥ ಲಕ್ಷಣವೈನೂ ಕಾಣಲಿಲ್ಲ (೩೦0ರ. 
il, ೯೭)- [ಸಂ] 


ಮಿಸರು 'ಮಿಸ್ರ' ನೋ. 

ಮಿಸಲಯ (ನಾ)- ರೇಷ್ಮೆ ಬಟ್ಟೆ ; ಪಟ್ಟೆವಸ್ತ್ರ : ಹೆಂಡತಿಯು ಪುಟ್ಟು 
ತಿರುಗೋದು ಹರಕು ಹರಕು ಚಿಂದಿ ಮಿಂಡತಿಯು ವುಟ್ಟು ಮೆರೆವದು 
ಮಿಸಲಯ ಮೇಲ್ಸಂದಿ (ಕರಾರ. ೪6-00): [.-ಅರ. ಮಶ್ರೂಅ] 

ಮಿಸಲು (ನಾ). ೧- (ಸಭೆ ಮುಂತಾದ ಸಮಾರಂಭಗಳಲ್ಲಿ ಯಾರಿ 
ಗಾದರೂ ನಿರ್ಣಯವಾದ ಉಚಿತವಾದ) ಸ್ಮಾನೆ : (೪. ೨. (ಸೈನ್ಯ, 
ಪೇದೆಗಳು. ಕುದುರೆಗಳು ವೆಯಂತಾದುವುಗಳ) ಅಧಿಕೃತವಾದ 
ತನಿಖೆ ; (4) [-ಅರ-ದಿಸಂಲ್‌; ಹಿಂ. ಮಿಸಿಲ್‌; ಮರಾ, ಮಿಸರ್ಲ], 

ಮಿ (ನಾ). ೧. ತರಕಾರಿಯಾಗಿ ಬಳಸುವ ಒಂದು ಬಗೆಯ ಸೊಪ್ಪು" 
ಸಬ್ಬಸಿಗೆ: "ವಿಸಿ ಶತಪ್ಟಿಕೆ'' (ಪತ್ತು. ೩೭-೨೩); '"ಶಾಲ್ಲೇಯ;, 


ಶೀತಶಿವಾ, ಛತ್ರಾ- ಮಧುರಿಕಾ: ಮಿಸಿಃ, ಮಿಶ್ರೇಯಾ-೬ ಸಬ್ಬಶಿಕ್ಕೆ 
ಹೆಸರುಗಳು?" (ಸಿರ್ಕಾಂಕಿ, ೧೩೬). ೨. ಒಂದು ಬಗೆಯ ಔಷಧೀ ಸಸ್ಯ; 
ಜಟಾಮಾಂಸಿ- [ಸಂ.] 


ಮಿಸಿಕಿ, ಮಿಸಿಕೆ (ನಾ). ೧. ಕುದುರೆಯ. ಮುಖಕ್ಕೆ ತೊಡಿಸುವ ಒಂದು 
ಬಗೆಯ ಅಲಂಕಾರ ಸಾಧನ (1) : ಮಿಸುನಿಯ ಟಕಕೆ ಸೇರಿವ 
ಮೊಗಮುಟ್ಟಿನ ಮಿಸಿ[ಣಣಂ, ಸು]ಕಿಯನಾ ವಾಡಕರು , ಒಸೆದು 
ಸೇರಿಸಿದರಿಳಿಯದೇಜದಂತೆ ಕಣ್ಣೆ ಸೆಯಲು ಜಾತಿತುರಗಳೆ (ಕುರಾನ: ೪-6೦); 
ಅರೆಗಡಿದ ಪಕ್ಕರೆಯ. ಖಂಡಿಸಿದ ತಡಿಯ ಮುನಿದ ಮಿಸಿ [ಕಾಣಂ- ಸು] 


ಕಿಯ ಹೇರಾಳದಿಂ ಬಿಡೆದೆಸೆದುವು ರಣಭೊಮಿ (ಕುಂ೫೦.. ೨0-೪9), 


೭೧೫೦ 


೩೦ 


40 


ಎಸುಕು, 


ಮಿಸಿಕೆ ; ಕುದುರೆ 

ತುನಳವಡಿಸುಗು 

(em: ೯-೩೬) 
ಮಿಸಿಕೆ "ಮಿಸಿಕಿ? ನೆ 


ನೋ. 


ಯೆ ಒಂದು ಅವಯವ (?): ಕ(೪)ಳೆಯುರ್ಕಿಲದೊರ 
ಮಿಸೀ(ಹಿ)ಕೆ[ಕಾಣಂ./.ಮಿಷಿರೆ]ಯೇಬ 
[?] 5 


ಪೆಸರದಕಕು್ಯ 


5|ಮಿಸಿರಿ *ಮಿಶ್ರಿ' ನೋ. 


ಮಿಸಿರಿಕೆ (ನಾ). ಒಂದು ಬಗೆಯ ಕ್ರಿಮಿ : ಸ್ಪರ್ಶರಸಗಂಧರೂಪುಗಳೆಂಬ; 
ನಾಲ್ಕುಮನಜವ ತುಂಬಿ ಪತಂಗ ಕಿಟ ನೊಣ . . . ತೊನಸಿ ತೋಳೆ 
ತೋಲೆ ಕೊಲಿಗ ಮಿಸಿರಿಕಿ ಪಚ್ಚೆ ಮಿಡುತೆ ತೆರಳಿ ಕೂಟ್ಬಾರಿಗಂಯೆರವುಟು 
ಯೆಂದಿತ್ಯೇವಮಾದಿಗಳೊಳು (ಕ. ೪): [?) 4 


19 | ಮಿಸಿಸು 'ಮಾಯಿಶು' ನೋ. 


ನಸುಂಕು "ಮಿಸುಕ್ಕು? ನೋ. 
ಮಿಸುಕಾಟ (ನಾ). ಚಲನೆ : ಯಾವುದೋ ಹಿಂಬೆಳಕ 
ಮಿಸುಕಾಟವ್ಯೇ ಹಿಗ್ಗಿ ಇಲ್ಲದು;ಟಾಗಿ ಕತ್ತಲೆಯ ಬೆಳಿಗೆ ಬಾಗಿ [CS 


೩೨3-೦೧). [ಮಿಸುಕ್ಕು -]- ಆಟ] 


೬ ಮಿಸುಕಾಡು (ಕ್ರಿ). ಅಲುಗಾಡು ; ಹೊರಳು : ಅವನು ಮಿಸುಕಾಡದೇ 


ನಿಧಾನವಾಗಿ ಉಸಿರಾಡುತ್ತಾ ಮಲಗಿರುವದನ್ನು ನೋಡಿ . . . ಗಾಳಿ 
ಹಾಕುವದನ್ನು ನಿಲ್ಲಿಸಿದಳು (ಕೂೊಕಡ್ಮು-8) ; ಭಾಸ್ಕರ ಕುರ್ಚಿಯಲ್ಲಿ ಅತ್ತಿತ್ತ 
ಅಸ್ವಸ್ಥೆ ನಂತೆ ಮಿಸುಕಾಡುತ್ತಿದ್ದ (ಕಮತೆ. 333): [ವಿಂಸುಕ್ಕು ಅಡು] 
ಮಿಸುಕ್ಕು ಮಿಸುಂಕು: ಮಿಸುಗ್ಗು (ಕ್ರಿ). ೧. ಕದಲು; ಅಲುಗು; 
ಅಲ್ಲು] ಡು: ಆ ಬಲೆಯೊಳುತ್ತ ನ್ನಮತಿ ತೊಡರ್ಮು ತನ್ನ ಪೊರ 
ನನಮಸಿರನೊಳತೆಗೆದಸು ಪೋವಂತೆ ಮಿಸುಕದಿರ್ಪದುಂ (ಶಂಠತಂ- 0೩೯೩) ; 
ಸಲೆ ಪರುಗಳಿಲ್ಲು «೬ ನಿಮಿಷಮಾತ್ರದಲಿ ಮಿಸುಕದುಸುರಿಡದುಸಿಕ 
ನಿದ್ದಂತಸುಗಳೆದವು (ಬಕಫು- 30-80-೨. ಕಂಬಸು ; ನಡುಗು; 
ಅದುರು : “ಮಿಸುಕು.ಸ್ಪಂದನೇ (ಅದುರು)'` (ಕರುಣ). ೩. ಓಡಾಡು ; 
ಅಡ್ಡಾಡು; ಸಂಚರಿಸು: ತರುಣಿಯರ ತಂಡದೊಳ್‌ ಮಿಸುಕಯರದುದೆ:ವ 
(5826 ೦೩-೦೦೪) ಎಲ್ಲಿಗೆ ವಿಂಸುಕದಿರು ಪಂನೆಯಿಂದೆಗಲದಿರು (೨84. 0೪-3). 
೪. ಚಲಿಸು, ನಡೆ: ದೆಸೆಯಿಂದಾಗಸದಿಂದಚಾಂಡತಟದಿಂದೆತ್ತಿಲ್ಲಿ ಪೊಕ್ಕಿ 
ರ್ದುಮಿಂ ಮಿಸುಕಲ” ತೀರ್ಗುಮೆ ವೈರಿಗೆ (ಶಕಗ. 00-006); ಅಂತು 
ಮಾರುತಿಯ ರಥಮಂ ಮಿಸುಕಲೀಯದಿಸುವುದುಂ (ಶಂರಾಮಾ- ೦೬-೦೨೩ ರ); 
ಈ ವಸುಧಾಮಧ್ಯದೊಳೆತ್ತಲ್‌ ಮಿಂಸುಕುವನಿನ್ನೆತ್ತೆಲುಲಿವನಓಿತಕ್ಷಿತಿಂ 
(ಕಾನ್ಮಾನ- ೦೪೯), ಸಮಾರನ ಮಿಸುಕಲೀಯದೆ ಮುಂದೆ ಮಿಕ್ಕವು ವಿಗಡ 
ವಾಜಿಗಳು (ಕುಪ್ಮಾಂ. ೩-೫. ೫. ಕದಲಿಸು ; ಆಲುಗಾಡಿಸು : 
ಎಸಕವುಳ್ಳರು ನೀವು ನಿಮಗನಿಮಿಪರು ಸರಿಯೇ ಫಣವ ಹಿಡಿನಮ ಮಿಸುಕ 
ಲಾಗದು ನೀವು ಬಾಲವನು (ಸತ: 5-006) ; ಸುರರು ಸ್ವುತಿಸಿ, 
ಕರೆಯೆ ತುಟಿಯ ಮಿಸುಕದವ ಬಲೀದೆ ಏತಕೆ ಬಾಯ ತಟಃದ್ರೆ ಹೇಳೊಮ್ಮೆ 
(ಫರಂಠ- ೧-೯೯-೦): ೬. ತಿರುಚು ; ತಿರುಗಿಸು ; ಗೌಡರು ಎತ್ತುಗಳಿಗೆ 
ಛಟೀರ್‌ ಎಂದು ಬಾರುಕೋಲಿನಿಂದ ಬಿಗಿದು ಬಾಲ ಮಿಸುಕಿದಾಗೆ 
ಗಂಗಣ್ಣನಿಗೆ ಅರ್ಧಜೀವ ಬಂತು (ಕನ್ನೂರು. 69)- ೭. ಹಿಂಸಿಸು; 
ಒದ್ದಾಡಿಸು ; ಚಡಪಡಿಸುವಂತೆ ಮಾಡು : ಕಾಮಜ್ವರಂ ಸಂಕ್ರಮಿಸಿ 
ಮಿಸುಕಲೊಡನೆ ನೊಂದು. ತನಂ ಶನುವಾಯ್ತು (ರತಿ. 0೬-೩೬) - 
೮. (ಪ್ರತಿಭಟಿಸುವುದಕ್ಕಾಗಿ) ಉಸಿರೆತ್ತು ; ಬಾಯಿಬಿಡು : 
ಮಿಸುಕದೆ. ನಿಮ್ಮ ನಿಮ್ಮ ನಿಜರುಜಿತರಾಜೃವಿಲುಸದಲ್ಲಿ ಸಂತಸ 
ದೊಳೆಯುರ್ಪೆದು (ಕುಸುನೂ. ೬-೦೨೨), ಬಸುಜಿ ಬಗಿವೆನು ಕೀಚಕನ 
ನಸುಮಿಸುಕಿದೊದೆ ವೈರಾಟವಂಶದ ಹೆಸರ ತೂಡೆವೆನು (ಕುಪ್ಮಾರಿ, ೩-೬6); 
ಯುದ್ಧದ ಆಶೆಯನ್ನುಳ್ಳ ರಾಜರೆಲ್ಲ'ನಕುಲನೋಂದಿಗೆ ಪ್ರತಿಭಟಿಸಿ ಸೋತರು. 
ಅವರನ್ನು ಕಂಡು ಉಳಿದ ರಾಜರು ಮಿಸುಕೆದೆ ಬಂದು ಕಾಣಿಕೆಯನ್ನು ತೆತ್ತರು 


ಮಿಸುಕ್ಕು 


(ಉಚ. 50), ೯. ಚಲುವಣೆಯಲ್ಲಿರು : ಸಸಿಯಿರ್ದಪನಮವಾಸೆಯ 
ಬಸದಿಂ ಕಾಣಲ್ಮೆ ಬಾರದಂತಿರೆ ಜಿನರುಂ ವಸುಧೆಯೊಳಿರ್ದಪರಿರ್ದುಂ 
ಮಿಸುಕುವ ಕಲಿಕಾಲದೆಸಕದಿಂ ತಲೆದೋಜರ್‌ (ರರ್ನಾನ್ಕು - 3-0೫). ೧೦. 
ಬರು ; ಪ್ರವೇಶಿಸು: ನೊಸಲಿನಲಿ ಕಣ್ಣುಳ್ಳ ದೇವನಂವೊಸೆದು 
ಲಂಕುದ್ವೀಪಸೀಮೆಗೆ ಮಿಸುಕಲಮ್ಮನು (ಉುಜ್ಶಾಸ- ೫-೩6)- ೧೧. 
ಕಾಣಿಸಿಕೊಳ್ಳು ; ತಲೆದೋರು : ಕಿಸುರುಗುವಳಿ ಬಂದಿ ಗಳಹತನ 
ಮುವಿವೇಕಮಸಿರಲೇನಾ ಚೆನ್ನಬಸವನಿಹ ರಾಜ್ಯದೊಳ್‌ ಮಿಸುಕವು (80ಪು. 
ಒಂ); ಪುಸಿ ನುಸುಳನ್ಯುಯ ಭೌಳಿ ವಂಚನೆಗಳು ವಸುಧೇಶನಾಳ್ವ 
ರಾಜ್ಯದಲ್ಲಿ ಮಿಸುಕಲಮ್ಮವು (ಕೃತಿ. ೭-೬4) ; ಮಿಸುನಿಯೊರೆಯಿಂ 
ಮಿಸುಕುವಸಿಧಾರೆಯಂತೆಸಿವ ನುಡಿಗಳು ಕೇಳುವ ಪಿಲಾತಗುತನ 
ಮಡದಿ . . . ಸಂದೇಶಮಂ ದೂತಮಂಖದಿಂ ಕಳುಹೆ (ಗೂಲ್ಮೂಕಾ. ೬-೦೭೪). 
೧೨. (ಆಲಂ) ಸುಲಭವಾಗಿ ಅರ್ಥವಾಗು.-ಅರ್ಥವು ಗೋಚರಿಸು: 
ಪೊಸಗನ್ನಡದಿಂ ಮ್ಮವರ್ಣಿಸುದೆಂ ಸತ್ಕೃತಿಯನೆಂದು ಕಕ್ನೆಡಮಂ 
ಚಿಂತಿಸಿ ಕೊಡಲಾಜದಕ್ಕಟ ಮಿಸುಕದ ಸಕ್ಕದಮನಿಕ್ಕುವವನುಂ ಕವಿಯೇ 
(ಕರೀನ್ಕು. ೦-೪೦). ಫೆಮಿಸುಂಕು: ೧. ಆ ಸರಳಾಂಗುಲಿಯಂ 
ಮುರಾಂತಕೆಂ ಭರದೊಳೆ ತನ್ನ ದಕ್ಷಿಣಕರಾಗ್ರದಿನೊತ್ತೆ ಮಿಸುಂಕದಿರ್ಪದುಂ 
(ಕುಶಾತೇ- ೨೪4). ಥಿ ಇದು ಛಂದಸ್ಸಿಗಾಗಿ ಮಾಡಿಕೊಂಡಿರುವ 
ರೂಪ. ಮಿಸುಗ್ಗು ; ೧. ಅಂಚಿರಮೆನೆ ಮಿಸುಗದ ಮಿಂಚಂಬರಚರ 
ಮಲ್ಲದ ಚಕೋರಮಲರ್ಗಾ ಸತಿಯಾ (ಕಂತ್ರಳ್ಳ. ೨೦-೬); ತಿರುಕುಣುಪ್ಪೆ 
ತೊಂಡನೆಂಬ « ಅಸಗನೊಂದನೆಸಗನೆತ್ತ ಮಿಸುಗದೆಭವವಶದೊಳಿಪ್ಪನ: 
(ರೂ: ದೇ- 3೩3-4): ೩. ಕೊಂಬಿನೊಳ್‌ ವಸಿಯಂಸಿ ಮಿಸುಗುತಿರ್ದ 
ರಾಜಹಂಸನಂ ಆಂದೆಯೆಂದೇ ಬಗೆದು ., . ಎಚ್ಚಂ (ಕೂಸು: 6-೨). 
೧೧. ಆನುಂ ತಪೋವನದೊಳ್‌ ಪಲಕಾಲಂ ತಪಂಗೆಯ್ಯೆ ಕೇವಲಜ್ನಾನಂ 
ಪುಟ್ಟುವಲ್ಲಿ ಜನ್ಮುಂತರದುಷರ್ಮವಾಸನೆ ಮಿಸುಗೆ [ಶಾಕಾಂ- ಮಿಗೆ] 
(40469: ೬೦-೦8); ಬಿಸಿಲುಗುದುರೆಯ್ಯೇಆ ಬೇಸಗೆ ರಾಜನೆಂದೆಸಗಿ 
'ದುಮ್ವಾಳಿಸಿಲಾಗ ಮಿಸುಗುವ  ಖುರಧೊಳಿಯೆಂಬೊಲೂ ಸುಳಿಗಾಳಿ 
ಪಸರಿಸಿತಾ ಕಾಲದೊಳಗೆ (ಕಂತು. ೯-೧ 5). 
[ದೇ.॥ ತುಳು. ಮಿಸ್ಕು ; ತೆಲು.ಮಿಸುಕು, ಮಿಸುಗು 
ಮಿಸುಕ್ಕು (ನಾ). ೧. ಅಲುಗಾಟ; ಅಲ್ಲಾಟ : "" ಮಿಸುಕಿನೊಳಗರ್ಮಂ 
ತಕದೊಳೊಲೆ * (ಕರು: ೧0) ; ಮೊದಲ ನಿರ್ವಾಚ್ಯಮೆಂಬುದೆ 
ವಸ್ತು . - , ಅದಜಿಕೊಳೆ ಸ್ಪಂದ ತೋಟ್‌ದುದದೇ ಮಿಸಂಕು (ಕುಕ: 
೨-೦೦). ೨: ಕಂಪನ ; ನಡುಕ ; ಆಕೆಯನ್ನು 
ಮಿಸುಕಿನಿಂದ ಬೋಧಿಸುತ್ತಿರುವಳು (ಕಂ ೦೨೨-೪). 
ಮಿಸುಗಿಸು (ಕ್ರಿ). ಕದಲಿಸು; ಅಲುಗಾಡಿಸು : ಮೇಲುದಿನ ವಸನಮ್ಮ 
ಬಟ್ಟಮೊಲೆ ಮಿಸುಗಲು . , . ನವಕುಸಮಕೋಮಲೆಯರುಗಳೊಸೆದಾಕೆ 
ಯೊಡನೆ ಭರವಸದಿ ನಡೆತರುತಿರ್ದರು (ರವ. 0-96) - 
[ ಮಿಸುಗ್ಗು ( <ಮಿಸುಕ್ಕು) - ಇಸು] 
ಮಿಸುಗ್ಗು ' ಎಂಸುಕ್ಕು' ನೋ. 
ಎಸುಗ್ಳು, (ಕ್ರಿ): ೧. ಹೊಳೆ; ಪ್ರಕಾಶಿಸು: “ಮಿಸುಗು.. _ಕಾಂತೌ” (ಕರುಣಾ); 
ಕುಸುಮದೆಸಟ ಮಿಸುಗುವಪೊಸದಳಿಂಬದ ಮೇಗೆ ಕ9೨ದು ಬೈಗಂ ಮಿಶ್ರಮಿಸಿ 
(೦4. ೦೦-೬೦) : ಮಿಸುಗುವ ರತ್ನತೋರಣಗಣಗಳನೂನವಿಮಾನದೊಳ 
ಗುಳ್ಳಿಸೆದವೆ (ಸರೂ: 6-20; ಮಿಸುಗುವ ಆರೂ ತೊಳಪ್ಪ ಕನ್ನವುರು 
ಚೆಲ್ಕೆಸೆದರೆ (ನದ. ೬3 ಕ್ರಿತ). ೨. ಕಂಗೊಳಿಸು; ಮನೋಹರ 
ವಾಗಿರು; ಶೋಭಿಸಂ : ಮಿಸುಪ ರಸಾತರಂಗಳನೊಡಂಬಡನಾಗದೆ ತನ್ನೊ 
ಅಂತು ಪೋಲಿಸುವೊಡೆ ಪೋಲಿಸಲೈ ದೊರೆ ವೀಣಸ್‌ಯನಾ ಸುರತಪ್ರವೀಣೆಯಂ 
(ಅಪು. 3-೬); ಸಹಜವಿಭೂಷಣದಂತಿರೆ ಮಹನೀಯಕ್ಷುಣ್ಣಲಕ್ಷಣಂ ಮಿಸುಗೆ 


; ತೊದ.-ಮಿಸ್ಕೂ] 


[ಮಿಸುಕ್ತು|] 


ಹಿಡಿದು ನಿಲಿಸಿಕೊಂಡು- 


೭೧೫೧ 


19 


ಮಿಸುನಿಗಪ್ಪಟ 


ಶುಭವಹನೆನಿಸಿದನಂ ಕಂಡಂ . , , ಆ ಮಹಿಪಂ (ರಾತಾ: ಇಂಟ). 
ದೇವ ದಯಾರಸಂ. ಮಿಸುಪ ನಿನ್ನಯ ಮಾನಸದೊಲ್‌ ವಿರಕ್ತಿರಂಜ್ಯವವು 
ದಿಂದು ಕುಂಡದ ವಿಕಾಸವಿಳಾಸಮನಾಂತು ಭವ್ಯಭೃಂಗಾವಳಿಯಾಗಮಕ್ಕೆ 
ಮಿಗೆ ಕಾರಣಮಾದುದು (ರಲ, 0-೯). ೩. ಶ್ರೇಷ್ಠವಾಗಿರಂ ; 
ಮೇಲಾಗಿರು ; ಬಸಮಲ್ಲದ ರುಜಿಯಂ ಸೈರಿಸಲಾಜದೆ ಧರ್ಮಮಣ್ಣ . 
ಕೊಲ್ಲೆನೆ ದಯೆಯಿಂ ವಸುಮತಿಯೊಳಿಟಿ:: ವರದುಮೆಂ ಮಿಸುಗುವ ಸದೈರ್ಮ 
ಮೆಂದು ನಂಬುವುದೆ ಬುಧಂ (ಛಫತೀರ್ಕು. 0-06); ಇಂತೆಸೆದಿ: ಪ: ಪಾತಿವ್ರತ್ಯದ 
ಮಿಸುಗುವ ಜಸವೆಣ್ಣ ತಲೆಗೆ ತಪ್ಪೆನು ಪುಲ್ಲಂ (84. ೦೦-೪). 

ಮಿಸುನಿ (ನಾ): ೧. ಚಿನ್ನ ; ಬಂಗಾರ: *' ಸೊನ್ನೆ, ಕಸವರಂ, ಚೆಂಬೊನ್‌, 
ಮಿಸುನಿ-ಈ ೪ ಸುವರ್ಣಂ '' (46. ೩೦-೬೦), ಮಿಸುನಿಯಿಂದುಂಟಾದ 
ಕಟಕ ಮಕುಟಾದಿ ತೊಡವುಗಳು ಮಿಸುನಿಯಲ್ಲದೆ ಮತ್ತೊಂದು ರೂಪಾಗ 
ಬಲ್ಲುದೆ ಹೇಳಾ (ನತ. ೪: ೩-೨೧೩) ; ಆಸ್ಥಾನದಲ್ಲಿ ಮಿಸುನಿಯ 
ಹೊಂಗಳೊಡನೊಡನುಕ್ಕಿ ಹೊಆವಡಲಿರಿ "(ಸತ್ಯ ೨೬-೬3); ರಸದ 
ಹೊಠಲೇಪದಲಿ ಹುದುಗಿದ ಮಿಸುನಿಯಂತಿರೆ (ಕುನ್ಮಾಳ. ೩-6)... ೨. 
ಮೆರುಗು ; ಗಿಲೀಟು ; ಹೊಳಪು : ದೆಸೆಗಳನು ತೆರೆದು. ಕಿವಿಯಾರೆ 
ಕೇಳುವನು ಮಿಸುನಿಯಾಗಸದಿ ಕೆಳೆನುಡಿಯ ನುಡಿಯುವನು (೧೪೬: ೨-೬): 


ಬಸವಂತಿ, ವಿಸ್ಮಯಕ್ಕೆ ನಗೆಯ ಮಿಸುನಿಯನ್ನು ಲೇಪಿಸಿ. . , 'ಕೇಳಿದಳು 
(0ೀಶಠ- 11,066). ' " ಮಿಸುನಿಸು `' ಪರಾ. ೩. ಪರಿಶುದ್ಧ 
ವಾದುದು ; ಅಪ್ಪೆಟ : ಮಿಸುನಿಯ ಚಿನ್ನಕ್ಕೆ ಒರೆಗಲ್ಲ ಹಂಗೇಕೆ 


(9ರ39- 33-338); ಮಿಸುನಿಯ ಪೊನ್ನ ಪಲ್ಲಣದೊಳುಲ್ಲಸಿತಂಬಡೆಯಲೈ 
ಕೂಡೆ ತೆತ್ತಿಸಿದ ಸಮಸ್ತರತ್ನರುಚಿಗಳ್‌ ಪುದಿದುಣ್ಮೆ (14೭. 6-೬೬). 

ಮಿಸುನಿಗಾಲ ಮಂಚ - ಚಿನ್ನದ ಕಾಲುಗಳುಳ್ಳ ಮಂಚ ; ಅಂಚೆನವಿರ 
ಪಾಸನುಳ್ಳ ಮೀಚುವಚ್ಚ ಮಿಸುನಿಗಾಲ ಮಂಚ ... ಅಲ್ಲಿಗಲ್ಲಿಗೊಬ್ಬ 
ತೋರ್ಪವು (೫೫ರ- 6-08). ಮಿಸುನಿಯ ಕೆಲಸ ಬಂಗಾರದಲ್ಲಿ ಆಭರಣ 
ಇತ್ಯಾದಿಗಳನ್ನು ಮಾಡುವ ಕೆಲಸ; ಚನ್ನದ ಕುಸುರಿಗೆಲಸ: ಮಿಸುನಿಯ 
ಕೆಲಸದೊಳಗೆ ರನ್ನಂ . , . ಶಿವಶತ್ತ್ವದೊಳು ಕೂರ್ತು ನೆಲಸಿದಾ ಪ್ರಣವ 
ದಂತರಸಂಗೆ ಪತಿಮೋಹಿಯೆನಿಪ ಮಂತ್ರೀಶನೆನೆಡಂ (ಉಕ: ೨-೦೮), 
ಮಿಸುನಿಯ ದಟ್ಟಿ ಇ ಚಿನ್ನದ ಎಳೆಗಳುಳ್ಳ ಬಟ್ಟೆ ; ಪೀತಾಂಬರ ; 
ಮಿಲುಗುವ ಮಿಸುನಿಯ ದಟ್ಟಿ ಕಟಿಯೊಳೊಪ್ಪಿ ಮಲವ ರತ್ನದ ಬಾತಿನಿಂದೆ 
ಒಸಿಯನುಗಿದ ಖಡ್ಗವಿಡಿದಂ ಕಂಬದೆ ಬಂದ ನರಸಿಂಹನಂತೆ ರಂಜಿಸಿದ 
(ಕೊಪ. ೧೩-೦೩). ಮಿಸುನಿಯ ಚಿಟ್ಟು ಇ ಚಿನ, ೈದಿಂದಾದುದೆಂದು 
ನರಿಬಲಾದ ಪರ್ವತ ; ಮೇರು: ಉಜ್‌ ಮುಟ್ಟಿದುದಾ ನಿರ್ಜರ 
ಲೋಕಮನಾ ಮಿಸುನಿಯಬೆಟ್ಸು (ಪಗ. ೦-೩): ಮಿಸುನಿವಸುಅವನು ಎ. 
ಚಿನ್ನದ ಗರ್ಭದಿಂದ ಹೊರಬಂದವನು ; ಹಿರಣ್ಯಗರ್ಭ ; ಬ್ರಹ್ಮ ; 
ಮಿಸೊವಸುಜವನ ತಲೆಯ ತಳೆದು . , . ಕರುಣಿಸುವ ಮಜಾಸಸಿದಲೆಯ 
ಕುಡುಗೆ ಮತಿಯಿಸುವುಸಿರನಸವಸದೊಳು (ಉರ್ಕರೇ. ೬-೨), 

[ದೇ.॥ ತೆಲು. ಮಸಿಮಿ, ಮಿಸಿ, ಮಿಸ, ಮಿಸಮಿಸ. /ಪ್ರಾ. ಮಿಸಮಿಸ, 
ಮಿಸಿಮಿಸ] 


ಮಿಸುನಿಕೆಲಸ "ಮಿಸುನಿಗೆಲಸ' ನೋ. 
ಮಿಸುನಿಗಚ್ಚು ಕ ಚಿನ್ನದ ಬಣ್ಣದ ಲೇಪ ; ಹೊಂಬಣ್ಣದ ಮೆರುಗು: 


ಭೂರಮೆ . ನಳನಳಿಸುವ" ಕೆದ್ಯೊ ಲಮೆಂಬ ಮಿಸುನಿಗದ್ದೆ ನ ಸೊಂಗುಪ್ಪ 
ಸಮಂ ತೊಟ್ಟು ಕಣ್ಣೆಡ್ಡಮಾದಳಿ್‌ '(ಕಾರುಕ್ಶ- 
[ಮಿಸುನಿ 4 ಗಚ್ಚು] 
ಮಿಸುನಿಗಪ್ಪಟ (ನಾ). ಜರತಾರಿ ಬಟ್ಟೆ ; ಪೀತಾಂಬರ ; ಮಿಸುನಗಪ್ಪಟ 
ಬಿಗಿದ ಉತ್ತರಿ ವಸುಮುತಿಗೆ ಸಲೆ ರುದ್ರನೆಂಬೊಲು (ಮು04. ೦೨). 
[ಮಿಸುೂ 4 ಕಪ್ಪಟ್ಟಿ (< ಕಪ್ಪಡ)] 


ao): 


ನಿ; 


ಮಿಸುನಿಗರು 
ಮಿಸುನಿಗರು (ನಾ). ಬಂಗಾರವನ್ನು ಕರಗಿಸಿ ಎರಕ ಹೊಯ್ದು ರಚಿಸಿದ 
ಗೊಂಬೆ ; ಚಿನ್ನದ ಎರಕದ ಪುತ್ಮಳಿ ; ಅರಲ ಸರಲ ಸೊನ್ನಾರಂ ಪಲ 
ಸೂ ಪರಕಲಿಸಿದ ಪಾಸೆಂಬಗ್ಗಿ ಟದೊಳಗಿರಿಸಿ ವಿಸುನಿಗರುಗಳನುಗುರಿಅತತದ 
ಮಾಣಿಕವತ್ತಿಗೆಯ ಬೆರಸಿ (8ಡುಕಾ. ೪-9೭) ; ಮಿಸುನಿಗ ಸುವ ಕಂಡರಿಸಿ 
ಯಂಗಜಶಿಲ್ಲಿ  ಮಿಸುನಿಬಣ್ಣವನಿಡಲೆಂದು ಪೊಸೆದಗ್ನಿಯಂ ಕಾಸಿ 
ಬಿಸಿಯೇಜುವವೊಲು ಬಲುಬಿಸಿಲಳಲುರಿದುದು ಭೂವರನಾ ್ರ್ರೀಶಾಂ-೯-2೩)- 
[ಮಿಸುನಿ 4. ಕರ್ಶು] 
ಮಿಸುನಿಗಾಸು (ನಾ). ಚಿನ್ನದ ನಾಣ್ಯ; ಬಂಗಾರದ ಕಾಸು; ಭದ್ರ 
ಗಾಯಕಂಗಂ ಮೆಚ್ಚಿ ಮಿಸುನಿಗಾಸೊಂದಿಯ್ಯೆ (8ರ, ೬-4)- 
[ಮಿಸುನಿ 4. ಕಂಸ್ಕು] 
ಮಿಸುನಿಗುಂಡಿಗೆ (ನಾ). ಚಿನ್ನದ ಪಾತ್ರೆ : ಮುಗುದೆಯ ನೆಲೆಮೊಲೆಯಿಂಬ 
ಮಿಸುನಿಗುಂಡಿಗೆಗಳನುರದೊೊಳೆಗಿಟ್ಟು ಸುರತಾಂಭೋನಿಧಿಯೊಳೆ 
ಗೊಗುವಿಗೆ ತೇಂಕಾಡಿದನರಸೆಂ (46೫. 6-೩೪): [ಮಿಸುನಿ4ಗುಂಡಿಗೈೆ] 
ಮಿಸುನಿಗೆಲಸ, ಮಿಸುನಿಕೆಲಸ (ನಾ): ಬಂಗಾರದಲ್ಲಿ ಆಭರಣ, ವಿಗ್ರಹ 
ಇತ್ಯಾದಿಗಳನ್ನು ಮಾಡುವ ಕೆಲಸ ; ಚಿನ್ನದ ಕೆಲಸ : ಮಿಸುನಿಗೆಲಸದ 
ಪುತ್ಮಳಿಗೆ ಮತ್ತಸುವು ಘಟಿಸಿತೊ (ವತ: ೨೬-೬). ಮಿಸುನಿಕೆಲಸ : 
ಮಿಸುನಿಕೆಲಸ, ಕೆತ್ತನೆ, ಬಜ್‌ ಎಂಬಿವು ಅವರ ಬಿಡುವನ್ನೂ ಹೊಲಬನ್ನೂ 
ಸಾರುತ್ತವೆ (ಧಾಷಾಶಾ- ೨೫೭). [ಮಿಸುನಿ 4. ಕೆಲಸ] 
ಮಿಸುನಿದಾಮರೆ (ನಾ), ಹೊಂಬಣ್ಣದ ಕಮಲ ; ಹೊಂದಾವರೆ : 
ಎನ್ನೆ ಮೊಗಕ ಸರಿಯೆನ್ನ ಬಹುದೇಯೆಂದು. ಚೆನ್ನೈ ಮಿಸುನಿದಾಮರೆಯ 
ತನ್ನೆ ಕೈಸೆಅಕಿವಿಡಿದಂತೆ. ಪಿಡಿದಳೊಂದು ಹೊನ್ನೊಳೆಸೆವ ಡವಕೆಯನು 
(890. ೨-೦೭),  [ಮಿಸುನಿ 4 ತಾಮರೆ] 
ಮಿಸುನಿಪಟ್ಟೆ 'ಮಿಸುನಿವಟ್ಟೆ' ನೋ. 
ಮಿಸುನಿಬರಹ (ನಾ)- ಬಂಗಾರದೆ ಚಿತ್ರಣ : ಮಿಸುನಿಬರಹದ ಹಾವರಣ 
ಬಸಿವ ಗಬ್ಬದ. ಮದಧಾರೆಯಿಂದಾನೆಗಳ್ಮಸಗಿ ಬಂದುವು ರಾಯನೆಡೆಗೆ 
(06s. s0-uy [ವಿ: + ಬರಹ (< ಬರೆಪ)] 
ಮಿಸುನಿಮೊಗ (ನಾ). ಪ್ರಕಾಶಮಾನವಾದ ಮುಖವುಳ್ಳವನು ; 
ಅಗ್ನಿ : “ಮರಗೂಲಂ . . . ಮಿಸುನಿಮೊಗಂ, ಹಗ್ಗಿ, ಕಿಚ್ಚು, ಇಂಗಳಂ 
ಎಲರ್ಗೆಳೆಯಂ . . , ಈ ೧೩ ಅಗ್ನಿ” (40. ೫-4೩) ; “ಮಿಂಸುನಿಮೊಗ್ಗ 
ಸೆಗ್ಗಿಗರಡಬಳನೆನ್ನಲಗ್ನಿಯಭಿಧಾನಂಗಳ್‌” (ಕಶಕ. ೩೩)- 
[ಮಿಸುಐ 4 ಮೊಗ] 
ಮಿಸುನಿವಟ್ಟಲ್‌ (ನಾ). ಬಂಗಾರದ ಬಟ್ಟಿಲು : ಎಸೆದ ಪೊಂಬರಿವಾಣ 
ಮಿಸುನಿವಟ್ಟಲ್ಲಳೊಳ್‌ . . , ಪಾಲ್ಕೊಸರ್ಗಳಿವು ಬಗೆಗೊಳಿಸಿ. ಪೊಸತೆನಿಸಿ 
ರಲ್ಲವಿದನಚ್ಛುತಂ (ಕ್ಕೆ ಎರಾ: ೬೪೪). [ವಿಂಸುನಿ 4 ಬಟ್ಟಲ್‌] 
ಮಿಸುನಿವಟ್ಟೆ, ಮಿಸುನಿಪಟ್ಟೆ (ನಾ). ಪೀತಾಂಬರ ; ಜರತಾರಿ ವಸ್ತ್ರ : 
ಬಿಸಿನಿ ಬಿಸಿಲನುಟ್ಟಳೆಂಬಂತೆ ಬಿಗಿದುಟ್ಟ ಬುಂಸುನಿವಟ್ಟಿ ಮಿಸುಗುತ್ತಿರೆ 
(6೩8೬. ೫-೦೯ 5). ಮಿಸುನಿಪಟ್ಟೆ : ಆವ ದಿಕ್ಕಿನಲ್ಲಿ ನೋಡಲು 
ಥಳಥಳಿಸುವ ತೀವಿದ ಮಿಸುನಿಪಟ್ಟಿಗಳು (ಕನನ. ೪-೯). 
[ಮಿನಿ _ ಪಚ್ಚ] 
ಮಿಸುನಿವತ್ತಿಗೆ (ನಾ). ಚಿನ್ನದ ಕುಂದಣದ ಕೆಲಸ : ಓಲೆ ಮನ್ಮಥನ 
ಮನೋರಥಕಿಕ್ಕಿದ ಗಾಲಿಯಂತಾಗಲಂತವಜ ಮೇಲಿಟ್ಟ ವಿಸುನಿವ್ತಿಗೆ 
ಯೆಂದೆನೆ ಕಿವಿಯೋಲೆಯೊಪ್ಪಿ ದುವ್ರಾ ಸತಿಗೆ (ಶ್ರೀಶಾಲ- ೩-೩೨). 
[ಮಿಸುನಿ + ಪತ್ನಿಗೈ (- ಪತ್ತುಗೆ)] 
ಫಿಸುನಿವಟಿಕೆ (ನಾ). ಚಿನ್ನದ ಮಳೆ ; ಸುವರ್ಣವೃಷ್ಟಿ ;. ಆ ಕುಶಲವತಿ 
ಕಟ್ಟಾಸೆಯಿಂ ತೊಟ್ಟನೆ ಮೆಟ್ಟನಿಟಯುತ್ತಾ ಮಿಸುನಿವಟಿ್‌ ಮಸಗಿದ 
ತೆಆನಾವುದೆನೆ (840- ೬-೨೩೭ 2)... [ಮಿಸುನಿ ಓ ಮಬ] 


೭೧೫೨ 


50 


ಮಿಹರಬ್‌ 


ಮಿಸುನಿವಾವುಗೆ (ನಾ). ಚಿನ್ನದ ಪಾದುಕೆ: 
ಮಿಸುನಿವಾವುಗೆಯನೊಬ್ಬಸಿ [CT 

ಮಿಸುನಿವೆಟ್ಟ (ನಾ). ಚಿನ್ನದಿಂದಾದುದೆಂದು ನಂಬಲಾದ ಪರ್ವತ : 
ಮೇರು : ಮಿಸುನಿವೆಟ್ಟವೆ ನೀರ್ಮೊಗೆಯಲೆಂದೊಸೆದು. ನೀಡಿತೊ 
ಕಡಲಿಗೆರೆಡರಿಸುವ ತೋಳ್ಗಳನೆನಸೆ. ಸಾಲಿಟ್ಟುದೊ ದಿವಿಜವೃಂದ 
(ಉಣ ೩೬-೫) [ಮಿಸುನಿ + ಬೆಟ್ಟ] 

ಮಿಸುನಿಸು (ಕ್ರ). ೧. ಹೊಳೆ; ಥಳಥಳಿಸು ; ಪ್ರಕಾಶಿಸು ; ಮಿಸುಣಿ 
[ನಿ] ಪ ಪೊಂಗೆಜ್ಜೆ ಪರಿಪೂರ್ಣಚರಣ (ಕೀರ್ಕತು. 5-೪) ೨. ಕಂಗೊಳಿಸು; 
ಶೋಭಿಸು ; ಮಿಸುಣ(ನಿ) ಪ ದೇವಹುತಿ ಅಂಬುಧರ ವೈಧೃತ ಕುಶಲ 
ಸುಕೃತ ಬೃಹತಿ ವೀತಾದ್ಯರು ವಸುಧೆಯೊಳಗೆ ಏಸು ಪುಣ್ಯ ಮಾಡದರೊ 
(ಕೀರ್ಥಕು. ೦೦-0). ಮಿಸುನಿ ಪ ಇಸ್ಕು] 

ಮಿಸುಪು (ನಾ). ೧. ಕಾಂತಿ; ಪ್ರಕಾಶ; ಹೊಳಪು : ಕೆಂಬಿಸಿಲ 
ಮಿಸುಷಿನಿಸಂ ಪಡುವಣ ದೆಸೆಗವಲಂಬಿಸಲೊಡರ್ಜಿದತ್ತಿನಬಂಬಂ (ಕಾರಂಕಾ- 
೨೬೭) ; ಪಸರಿಸುವ ತನ್ನ ನಯನಪ್ರಸರಂ ಜಿನಪದನಖೇಂದುಮಂಡಲವಂಂ 
ಭ್ರಾಜಿಸೆ ಬಳಸಿದ ನಕ್ಷತ್ರದ ಮಿಸುಪಂ ತಾಳ್ವಿದವು (ಕುಹಾನೇ. 4). 
೨. ಮನೋಹರತೆ ; ರಮ್ಯತೆ : ಅಮರ್ದಿನ ಪೊಸಸೋನೆಯೆ ಸುರದು 
ದೆಂಬಿನಂ ಪೇಟಕೊರ್ವಳ್‌ ಮಿಸುಪೆಸೆಯೆ ಪಾಡಿದಳ್‌ (ಸುಳುಮಾ, 00-3೩) - 

[ಇ ಮಿಸುಗ್ಗು 4 -ಪ್ಪ) 

ಮಿಸುಪುದೋಜಿಂ (ಕ್ರಿ). ಕಾಂತಿಯನ್ನು ಸೂಸು ; ಪ್ರಕಾಶವನ್ನು 
ಬೀರು : ಮಿಸುನಿಯ ಚಾವಡಿ ಎಸೆವ ರನ್ನದ ಲೋವೆ ವಿಸುಪುದೋಜುವ 
ವಜ್ರಗಂಭ (30839. 0-90). ' [ಮಿಸುಪು 4 ತೋಟ] 

ಮಿಸುಪೇಜು (ಕ್ರಿ). ಹೊರಪೇರು ; ಮಿಂಚು : ಅಸಮತರ ಕ್ಷುಧಾಗ್ನಿ 
ನೆಲ ನಂದೆ ಬಸಿಅ'” ಮಿಸುಪೇಣ? ಪೊಂಗೆ . , , ದಂಪತಿಚಚೋರಚಯಂ. 
ನೆಲಿದಲ್ಲಿಗಲ್ಲಿಗಿಂತೆಸೆದುದು (ಕಾಸುವ: ೪-೬3). 

[ವಿಸುಪು _. ಏಟು, (ಎ. ಏಜ) 

ಮಿಸುಮಿಲ್ಲಿ (ನಾ). ಚೂರು; ತುಂಡು : ಉದಕದೊಳು ನನೆಓ ಮರ್ದಿಸಿದ 
ಸೊಜ್ಜಿಗೆಯ ಹದನಬ್‌ದು ಅಟ್ಟೆಳುಹಿ ಮಿಸುಮಿಲ್ಲಿಯಂ 
[ಕಾಂ ಬಿಂ0] ಕುಯಿದು ಚದುರಿದ ಘಟ್ಟಿ ವಾಲೊಳು ಹಾಕಿ ಪರಿಮಳಿಸೆ 
ತಾನೆ ಬೆಣ್ಣೆಯ ಪಂಯಸ (ಸುಶಕಾ: ೬-00): ಪುಸಿಯೇಕೆ ನಿಮ್ಮವರೆ 
ಯ್ತುಂದು ಬೇಗದಿ ವಣಸುಡುದೋಜವಡಿದ ನಾನು ಮಿಸುಮಿಲ್ಲಿ [ಜಾಕಾಂ. 
ಸಿಮಿಲಿ] ಮಾಡಿ ಕೆಂಡಿರಿಸಿಕ್ಕಿ ಪೋಗುವೆನ) (ಕುರಾಸಾಂ- ೯-೦೦೪). [21 

ಮಿಸುಸೂತ್ರ (ನಾ). (7?) : ನಿಮಿಷಾರ್ಧದಿಂ ತನ್ನೀಪ್ಲಿತಕಾರ್ಯಮಂ 
ಮಿಸುಸೂತ್ರಮಂ ಮಾಡಿಕೊಟ್ಟು ್ಸಿದಜಾಂ ಶ್ರಿಲೋಕದೊಳ್ಳ. ತ್ರಿಕಾಲದೊಳಂ 
ಸಮ್ಮಕ್ತ್ವ್ವದಿಂ ಬಿಟ್ಟ ಹಿತಮಪ್ಪ ವಸ್ಸು ಪೆಜತಿಲ್ಲಂ (6ತ್ನಕ, 0-೫೩): [7] 

ಮಿಸ್ರ, ಮಿಸರು (ನಾ): ಈಜಿಪ್ಟ್‌ ದೇಶ ಮತ್ತು ಅಲ್ಲಿಯ ಜನಾಂಗ ; 
ಮಿಸ್ರದೊಂಬತ್ತನೆಯ ಮಾರಿ ತಲೆದೋರಿತೇ? (ಗೊಗ್ಮೂಕಾ. 04-೩೨೨) - 
ಮಿಸರು : ಈ ಸೀಮೆಯಿಂದ ಇಂಗ್ರೇಜ ಘೌಜು ಮಿಸರಿನ ಸೀಮೆಗೆ ಹೋಗಿ 
ಮುಸಲ್ಮಾನರ ಫೌಜಿಗೆ ಕುಮಠು ಮಾಡಿ, ಮಿಸರಿನ ಸೀಮೆಯನ್ನು 
ಫರಾಶೀಸರ ಕೈಯಿಂದ ಬಿಡಿಸಿದ ಕಾರಣ (ರಾಜೇಂದ್ರ. ೨3೪). 

[| « ಅರೆ. ಓಂ, ಮಿಸ್ರ; ಮರಾ. ಮಿಸರ ] 

ಮಿಸ್ರಾನಿ (ನಾ). ಅಡುಗೆ ಮಾಡುವವಳು; ಅಡುಗೆಯವಳು : 
ಏನು ಚಂಪಾ! ರೊಟ್ಟಿಯನ್ನು ತಯಾರು ಮಾಡಿಕೊಡುವಿಯಾ » ಮಿಸ್‌ 
ರಾನಿಯಾಗುವೆಯಾ ? (ಸಂಸಮ- ೦೬1). 

[ « ಹಿಂ. ಮಿಸರಾನೀ, ಮಿಸಿರಾಣನ್‌ ] 
ಮಿಸ್ರಿ 'ಮಿಶ್ರಿ' ನೋ. 
ಮಿಹರಬ್‌ 'ಮಿಹಿರಾಬು” ನೋ. 


ಮಿಹಿಕಾಕರ 


ಮಿಹಿಕಾಕೆರೆ (ನಾ). ಹಿಮಕಿರಣಗಳನ್ನು ಹೊಂದಿದವನು ; ಚಂದ್ರ : 
ಇಥಪರಭೋಗವನೀವುದು. ಮಿಹಿಕಾಕರವಾರಪೊಜೆಯದದಸೆಯೊರ್‌ ಬರೆ 
(ಶಾಲಾಸ್ಕ್ರ- ೧-೦೬-5). [ಸಂ.7 

ಮಿಹಿಕೆ (ನಾ). ೧. ಮಂಜು; ಹಿಮ; ಇಬ್ಬನಿ: “ಪ್ರಾಳೇಯಂ . . - 
ಮಿಹಿಕಾಾ ನೀಹಾರಃ ಈ ೮ ಮಂಜು” 
೨. ಕರ್ಪೂರ. [ ಸಂ. ಮಿಹಿಕಾ ] 

ಮಿಹಿರ (ನೂ). ೧. ನೇಸರು; ಸೂರ್ಯ : “ಆದಿತ್ಯಃ - . - 
ಮಿಹಿರ, ವಿರೋಚನಃ .. , ತ್ರಯಾಶನುಃ ಎ ಈ ೪೭ ಆದಿತ್ಯನ 
ಪೆಸರು”  (ಜಣಯಂ: ೬-೩); ವಿಂಹಿರ ಪ್ರದ್ಯೋತಿಸಂಧ್ಯಾಭವನ 
ಸಮಯದೊಳ್‌ ಪದ್ಮಿನೀಷಂಡದೊಲ್‌ ಪೊದಟ್ಟು ಹಬಿರ್ವೆರ್ದುಂಗುರಂ(1). 
ನೀರೊಳಗಣ ಮುಗುಳೊಳ್‌ ಸಿಲ್ಕಿ . . - ಇರ್ದತ್ತು (ಸುಳುಮಾ- ೩-೦೩)- 
ಪಿ: ಚಂದ್ರ, ೩. ಮೋಡ ; ಮುಗಿಲು. ೪. ಗಾಳಿ. ೫. ಮುದುಕ; 
ವೃದ್ಧ. ೬. ಎಕ್ಕದಗಿಡ ಹಂ] 

ಮಿಹಿರನಂದನ (ನಂ). ೧. ಸೂರ್ಯನ ಮಗ. ಪಿ. ಕರ್ಣಿ: 
ಅಹತನಿಟ್ಟಳಕಳುಕಿ ಕೆಲದಲಿ ಮಿಹಿರನಂದನನೆಚ್ಚಡಂಬಿನ ಲಹರಿ ಮಸಗಿತು 

[Fo.] 

ಮಿಹಿರಬಿಂಬ (ನಾ)- ಸೂರ್ಯಬಿಂಬ ; ಸೂರ್ಯಮಂಡಲ : ಮಿಹಿರ 
ಬಿಂಬವ,ಕಾಣದೀ ನೃಪಮಹಿಳೆಗಿದು ವಿಧಿಯೇ (ಕುಪ್ಕಾತ- 0೪-೭೨). [ಸಂ-] 

ಮಿಹಿರಾಧ್ವ (ನಾ). ಸೂರ್ಯನು ಚಲಿಸುವ ಮಾರ್ಗೆ; ಆಕಾಶ ; 
ಬಹುಧೂಮಲೇಖೆ ನಿಮಿರ್ದುವು ಮಿಹಿರಾಧ್ವ ದೊಳಾಂಜನೇಯನೊಡರಿಸೆ 
ಲಂಕಾದಹನೆಮಂ (ಶಂಕಾಶೂ- ೦೧-೦೪). [ ಸಂ. ಮಿಹಿರಾಧ್ವನ್‌ ] 

ಮಿಹಿರಾಬು, ಮಿಹರಬ್‌ (ನು)- (ಮಸೀದಿ ಮುಂತಾದ ಕಟ್ಟಡದ) 
ಬಾಗಿಲಿನ ಮೇಲುಭಾಗದ ಕಮಾನಿನಾಕಾರದ ರಚನೆ ; ಇದರೊಳಗಿನ 
ಮಿಹಿರಾಬಿಗೆ ಚಿನ್ನದ ಮಂಲಾಮಂ ಮಾಡಿದ್ದಾರೆ (ಮುಂದ ೬-೦೦೩) - 
ಮಿಹರಬ್‌ : ಮಿಹರಬ್‌ ಹಜಾರದ ಪಶ್ಚಿಮಗೋಡೆಯಲ್ಲಿನ ಗೂಡು 
(ಕೈವಾಸ್ತು. ೫). [*-ಅರ. ಹಿಂ. ಮಿಹರಾಬ್‌, ಮೇಹರಾಬ್‌; ಮರಾ. 
ಮೇಹರಾಬ್‌, ಮೇಹರಬ್‌, ಮೇಹರಾಪ್‌ ] 

ಮಿಹಿಲಾಳು (ನಾ).- “ಕಿರಿಯ ಕ್ಷುಲ್ಲಕ (?)” 5: ಕೋಟಿ; | 
“ಪಟುಭಟ” (ಬಸನ. ಕ, ಕೋಕ): ೮[ಕಾಣಂ. ಆನು] ಮಿಹಿಲಾಳು 
ಭೋಜದೇವುಲಾಳು (04ನ- ೩೨೭)- "ದೇವುಲಾಳು' ಪರಾ. [2]. 

ಮಿಳ್‌ (ಕ್ರಿ). ೧. ಅಲುಗಾಡು ; ಚಲಿಸು : "ಮಿಳ್ಳಿಸು' ಪರಾ 
೨. ಹಬ್ಬು; ವ್ಯಾಪಿಸು ಸಃ 'ಮಿಳ್ಸಿಜ್‌' ಪರಾ. p "ಮಿಳ್ಳಿಸ್ತು 
'ಮಿಳ್ಳಿಜೌ' ಎಂಬ ಎರಡೂ ಶಬ್ದಗಳು ವ್ಯಾಪಕವಾಗಿ ಕವಗಳಿಂದ 
ಪ್ರಯೋಗಗೊಂಡಿವೆ. ಇವುಗಳಲ್ಲಿ "ಇಸು" ಮತ್ತು “ಇಲ್‌ 
ಎಂಬುವು ಸೇರಿರುವುದರಿಂದ. ಮೂಲರೂಪವಾಗಿ "ಮಿಳ್‌' ಶಬ್ದವು 
ಇದ್ದಿರಬೇಕೆಂದು ಊಹಿಸಲಾಗಿದೆ. ಇದಕ್ಕೆ ಕಾವೃಪ್ರಯೋಗಗಳು 
ದೊರಕಿಲ್ಲ. 

ಮಿಳಕತ್‌ "ಮಿಳಖತ್ತು' 

ಮಿಳಖತ್ತು. ಮಿಳಕತ್‌ (ನಾ). ಆದುಯ ; ಉತ್ಪನ್ನ ; ಕಾಕಾನ 
ಶ್ರೀಮಂತಿಕೆ ಅವರ ಖುದ್ದ ಮಿಳಖತ್ತಿನ ಆಸ್ತಿಯಲ್ಲಿದೆ (ರಹ, 1, ೦೬): 
ಮಿಳಕತ್‌ : ನಮ್ಮ ಭಾಷೆಯಲ್ಲಿ ತೀರ ಹೊಂದಿಕೊಂಡು ಹೋದ ಮತ್ತು 
ಅನ್ಯದೇಶೀಯವೆಂದು ಗುರುತಿಸಲಾಗದ ಶಬ್ದನಳೆಂದರೆ _ ಕಚೇರಿ . . , 
ಬಾಬತ ; ಮಿಳಕತ್‌ ; ಸರಕಾರ (ಕಾತಾಶಾ- ೦೬). 

[ ಆರ. ಮಿಲ್ಕತ್‌ ; ಮರಾ. ಮಿಳಖರ್ತ, ಮಿಳಕತ್‌; ಮಿಳೆಗತ್‌ ] 


(ಕರಾಯು. ೦೦೭-೨೮)- 


(ತುಪ್ಮಾರ್ರೋ. ೦೬-೫೬) 


ಗೀ. 


೭೧೫೩ 


೩5 


PY 


ಮಿಳಮಿಳ "ಮಿಳ್ಮಿಳ' ನೋ. 


| 
೩5. 


ಮಿಳಿ 


ಮಿಳಮಿಳನೆ 'ಮಿಳ್ಮಿಳನೆ' ನೋ. 
ಮಿಳಿ. ಮಿಣ್ಣಿ (ನಾ): ೧. ಚರ್ಮದ ಪಟ್ಟಿಗಳನ್ನು ಹೆಣೆದು ಮಾಡಿದ 
ಹಗ್ಗ; ತೊಗಲಿನ ಹಗ್ಗ: ನೂಲಾಡಿನ ಬಾಲಮಂ ಮುರಿದೊಡೇಂ 
ಮಿಳಿ[ಕಾಕಾ- ಣ]ಯಕ್ಕುಮೆ ಕಣ್ಣಿಯಕ್ಕುಮೆ . (ಸನಕ. 
ಪೆಗಲೊ$* ತಗುಳ್ವಿ ಮಿಳಿಗಳೆಂ . . . ಪುಗುತರೆ (ಕೇಪು. 6-1೬); 
ಮಿಳಿ ಪೆಗಲೊಳೂ ಕೆಯ್ಕೊಳ್‌  ಸಂಬಳಿಗೋರ್ಲ್ಲ (ಕುರಾನ: 0-4). 
ಪಿ. ಹಗ್ಗ: ಪಾಶ: ಲಲಿತಲತಾಮ್ಮದುಶಾಖಾವಲಿ ಮಿಳಿಯಾಗೊರ್ವ: 
ರೊರ್ವರಂ ತೂಗಿ , . . ಉಯ್ಕಲಾಡೆ (ಉತ. ೪-೧); ಸೌರಭೇ 
ಯಂಗಳ್‌ . . , ನಡುಕೋಡುವರಂ ನಟ್ಟ ಕೋಡುಗಳಿಂ ಮಿಳಿಯಂ ಕಟ್ಟಿ 
ಗೋಪಾಲಕರ ಕೀಟ ಸತ್ತ 46ರಕೇ- ೪-0೨೩ 5); ಮರಿಚ ಮೌಕ್ಟಿಕ 
ಲೋಹ ಹೇಮಾಭರಣ ಚರ್ಮ ದುಕೂಲ ಮಿಳಿ ಹುದರಿಯ ಹೂವಿನ 
ದಂಡೆಗೇಕನಿವಾಸವೇಕೆ ೩. ಆನೆ ಮುಂತಾದ 
ಪ್ರಾಣಿಗಳ ನಡುಕಟ್ಟಿಗೆ ಬಿಗಿಯುವ ತೊಗಲಿನ ಪಟ್ಟಿ; ಜೊಷೆ: 
ಮರುಚ್ವ್ಹಾಪಮೆಂಬ ವಿಚಿತ್ರಾಂಬರದೊಂದು ಚಿನ್ನೆ ಮಿಳಿಯುಂ ಮಿಂಚೆಂಬ 
ಕೊಂಬುಂ ಕರಾಳವೆನಲ ಗರ್ಜಸಿದತ್ತಗಲ್ಲಿನಿಯರಂ ಕಾರೆಂಬ ಮಾರದ್ವಿ ಪಂ 
(810, ೪-೨೨); ಮಿಳಿ ಲತೆ ಗುಳಮೇ ಪತ್ರಂ ಫಳರಸಮೆ ಮದಾಂಬು 
(೧ಂತ. ೭-೪೪); ಮದದಂನೆಯೊಂದು ಭೂಪನ ಗೃಹದೊಳಾ ಪಣಿದುದು 
'ಹೊರಜೆಯ ಮಿಳಿಯಂ (ಕರೀತ. 3-ಂ೩)- ೪. ಲೋಹದ ಸರಪಣಿ : 
ಮಿಳಿಯೊಳ್‌ ಮಾತಂಗಮಂ ಕಟ್ಟಿದೊಡೆ ನಿಲುಗುಮಂತಲ್ಲದೆ . . - ಪಂಜಿ 
ಯೊಳ್‌ ಕಟ್ಟಿದಂದುಮ್ಮಳದಿಂ ಮಕ್ತದ್ವಿಪಂ ನಿಂದಪುದೆ ಮರುಳೆ (ರರು. 
60-88); ಹೊನ್ನಮಿಳಿ ಸಹಿತ ತೆತ್ತಿಸಿದವಿಕ್ಕೆಲದಲಂದಜುವತ್ತುಸೂವಿರ ಪಂಚ 
ಘಂಟಿಯ ಮತ್ತಗಜ ಶೃಂಗನಿಸಿತು. (ಸುತ. 3೦-7೨). ೫. ಲಗಾಮು: 
ಮಿಳಿ[ಶಾತಾಂ- ಣಿ]ಗಳಾದವು ಕುಹು ಸುತಾರಾಪಳಿಗಳಮಳಪ್ರಣಪವಾದುದು 
ಮೊಳೆಯ ಬಲುಚಮ್ಮ ಟಿಗೆ ಹಗ್ಗಕೆ ವರ ಷಡಂಗಮವು (ಕರಾಳ ಮಟ). 
೬. ತೊಗಲಿನ ಹಗ್ಗದ ಮೇಲೆ-ಹಾಕುವ ಒಂದು ಬಗೆಯ ತೆರಿಗೆ ; 
ಮಗ್ಗದೆಜ್‌ ತುಪ್ಪ ಬಳ ಮಿಳಿ ಗುಳು ನೂಲು ಮುಖ್ಯವಾದಯೆಲ್ಲಾ 
ಅಪೂರ್ಬಾಯಗೂಡಿ ಕಟ್ಟಿಕೊಟ್ಟು ಗುತ್ತಗೆಯ ಸಿಧಾಯ ಗದ್ಯಾಣ ನೂಜು 
೧೦೦ (ಎಳೆ: ಸ. ಜೇಂರು-೨೩5-೩ 2 3998). ೭೭. (ಕರಾ) ಕೆಸುವಿನ 
ದಂಟು. ಮಿಣಿ: ೧. “ಮಿಣಿ ಚರ್ಮಪಾಶಂ” (ಮುಂಗಂ 69-33): ಹೆಗಲ 
ಮಿಣಿ ಕೆಯ್ಯ ಸಂಬಳಿಗೋಲಿನೀಶ್ವರಂ- . . ಏರಿಯ ವೇಷಂಗೊಂಡು ವ 


6-294); 


ನೆಯ. 


ಮುಂದಂ ಸುಳಿಯೆಂ (ಕೊಳಕ. ತ. 3೬೩-೦೪); ಬಿಡದೆ ಬೆಟ್ಟಿದರಲಗುಗಳ 
ನುಗ್ಗಡದ ಮುರಿಯಾಣಗಳಿ ಮಿಣಿಯಲಿ ಜಡಿದರಿೌದರು. ಬಳಿಯ 
ಸಬಳದಲಳ್ಳೆಗುಕ್ಕಿನಲಿ. (ತಣ. ೬-೨೬-೨೮). ೨. ಮಿಣಿಯಿಲ್ಲದುಯ್ಯ 
ಲಾಡುಶಿಹನು . . . ರಾಜೇಂದ್ರ (ಕಕತ್ತ ೦6-೬೬) ; ಹತ್ತುಸಾವಿರ 


ಸನ್ನೆಗಳಿಂದ ಬಿಂಬವನೆತ್ತಿಸಿ ಬಂಡಿಗೈದಿಸಿದ ಕತ್ತದ ಮಿಣಿಗಳ ಜೋಡಿಸಿ 


ಜನರ ತಾನಿತ್ತೆಅದಲಿ ನಿಲ್ಲಿಸಿದರು (ಗೋಕುರೇ. ೩-೪೦) ; ಜನರು ಹೆಗಲ 
ಮೇಲೆ ಕುಡ ಮಿಣಿಗಳನ್ನು ಹೊತ್ತುಕೊಂಡು . .- ಹೊಲಗೆಲಸಕ್ಕೆ. 
ಹೋಗಹತ್ತಿದ್ದಾರೆ (ಕಂಟಕ: ೭). ೩. ಉದಿದ ಮಿಣಿ ಮೊಗರಂಬ 


ಗದ್ದುಗೆ ಬಡಿಗೆಗಳ ಸೂತ್ರಿಕೆಯ ಕಬ್ಬಿಯ ಕಡಿಯಣದ ಕುಸುರಿಗಳಲೆಸೆದುದು 
ಕೊಡೆ ರಣಭೂಮಿ (ಕುಳ: ೦5-40) ; ಕೊರಳ ಜೊತ್ತೆಗೆ ಸುರುಚಿರ 
ಬೆನ್ನ ಮಿಣಿ ಮತ್ತುರದೊಳು ಪೊನ್ನಘಂಟೆಗಳು (60088. ೪). ೪. 
ನೆಲವನ್ನು ಬಿಟ್ಟು ಅಂತರಿಕ್ಷದಲ್ಲೇ ತಿರುಗುವ ರೈಲುಹಾದಿಗಳೂ ಇವೆ, 
ಅಂತರಿಕ್ಷದಲ್ಲಿ ತೂಗುವ ಉಕ್ಕಿನ ಮಿಣಿಗಳೇ ಇವಕ್ಕೆ ಆಧಾರ (ಯಂತ್ರ. 1; 
೨೬೪) ; ಬಂಡಿಗಳು ಉಕ್ಕಿನ ಮಿಣಿಗಳ ಸಹಾಯದಿಂದ ಕೆಳೆಗೂ ಮೇಲಕ್ಕೂ 
ಹೋಗಿಬರುತ್ತವೆ (6ಶೂಶ, ೨೬೮) ; ಆ ನಾಯಿ ಬಿಡಾರದಲ್ಲಿ ಕಟ್ಟಿ 
ಹಾಕಿ ಹೋದರೆ; ಕೂಗಾಡಿ ಒದ್ದಾಡಿ ಮಿಣಿ ಕಿತ್ತುಕೊಂಡು ಬರುತ್ತಿತ್ತು 


ಮಿಳಿಂದ ೭೧೫೪ 
(ಪರೆತು- 0- ೮. ತಂತಿಯ ಎಳೆಗಳಿಂದ ಮಾಡಿದ ಹುರಿ: -ಹಡ್ಡ . 
ವಿಮ್ಕುತ್ತಿನ ಮಿಣಿ(0೩)1॥) ಗಳಲ್ಲಿ ಒಳಕ್ಕೆ ನೀರು ಜನುಗದಂತೆಯೂ 


ಇದೆರ ಹೊದಿಕೆಯನ್ನು ಹಾಕುತ್ತಾರೆ. (`ಾಂತ್ರ. : 11; 0೨೫೦). 

೯. ಒಂದರೊಡನೊಂದು ಸೇರಿಕೊಂಡಿರುವುದು ; ಹೆಣಿಗೆ: ಕಾವ್ಯ 

ಒಗಟಲ್ಲ. ಒಡಪಲ್ಲ. ರಸದ ಕಣಿ: ಭಾವದ ಮಿಣಿ (ತಕ್ರಮಾ. ಕುನ್ನು). 
[ದೇ.॥ ತೆಲು. ಮಿಳಿ: ಮಿಳಿಗ ; ಕೋತ್ತ ಮಿಳಿ ] 

ಮಿಳಿಂದ (ನಾ). ತುಂಬಿ; ಭ್ರಮರ: ಪುಳಿಂದಂ ಮಿಳಿಂದನಂತೆ 

(ಪ)ವನಾನೀತಕುಸುಮಗಂಧಮನಾರಯ್ಯ್ಯು ಎಡೆಮಾಡಿ ಬಂದು (ಫತ್ಮಶಿ- 


8-೦0) ; ವಾರಿಜಾಕ್ಷಿಯರು , . . ದೇವಾಯತನಕ್ಕದುತಿರೆ ತನುಗಂಪ 


ಚಾರುತರಮಂ ಕಂಡು ಭರದಿಂ ಮಿಳಿಂಡೆಗಳು ತೊಳಪ ಮಂಜುಳರಾವವ] 


ತೋರೆ (ಗಣ. 0-9೨೪). 
ಮಿಳಿತ 'ಮಿಲಿತ' ನೋ. 
ಮಿಳಿಮಿಳಿ (ನಂ). ಒಂದು ಅನುಕರಣ ಶಬ್ದ ; 

"ಮಿಳಿಮಿಳಿನೇತ್ರ' ಪರಾ- 
ಮಿಳಿಮಿಳಿಗಣ್‌ (ನಾ). ರೆಪ್ಪೆಗಳನ್ನು ಒಂದೇ ಸಮನೆ ಬಡಿಯುವ. 

ಕಣ್ಣು ; ಪಿಳಕಿಸುವ ಕಣ್ಣು : ಗಿಡಿಗಿಡಿಜಂತ್ರಂ ಮಿಳಿಮಿಳಿಗಣ್ಗಳೆನಲ 

ನೋಂತಳಂತು ನೋನದೆ ಸುಖಕ್ಕೆ ಬಯಸಿದೊಡುಂಟೇ (ಸುಳುಮಾ- ೯-೪)- 

[ಮಿಳಿಮಿಳಿ -- ಕರ್ಣ ] 
ಮಿಳಿಮಿಳಿತ (ನಾ). ಷಂಡ; ನಪುಂಸಕ : 

ರಾದುನಾಥನೆ? --ಬರೀ ಮಿಳಿಮಿಳಿತ (ಮುಖದ: ೨೪೩). 

[ ಮರಾ. ಮಿಳಮಿಳೀತ-ನಿಸ್ಸಾರ ] 
ಮಿಳಿಮಿಳಿನೇತ್ರ (ನಾ): ಎ. ಮಿಳಿಮಿಳಿಗಣ್‌ : ಜಯಮತಿಕಂತಿಯರ್‌ 
ಕಂತಿಯರಾಗೆ .ತಪಂಬಟ್ಟು ಗಿಡಿಗಿಡಿಜಂತ್ರ[ಂ] ಮಿಳಿಮಿಳಿ[ಉಾಕಾಂ-ಳಮಿಳ] 
ನೇತ್ರಮಾಗಿ ಘೋರವೀರತಪಶ್ಚರಣದೊಳ್‌ ನೆಗಲುತ್ತಿರ್ದರ್‌ (5೫ರ: 


[ಸೊ. ಮಿಲಿಂದ ] 


“ ಮಿಳಿಮಿಳಿಗಣ್‌ ” 


ಯಾರು - ಈ 


0೩೫-೩). [ಮಿಳಿಮಿಳಿ - ನೇತ್ರ] 

ಮಿಳಿಯಿಕ್ಕು (ಕ್ರ). ಹಗ್ಗದಿಂದ "ಕಟ್ಟು. - ಬಂಧಿಸು: ಒರ್ಮೆ 
ಪೋದಿಗಳಾಗಿ ರಾಜಮಂದಿರದ ಸೀಯಬಾರದೊಳಾ ಪೊಣರ್ದು ಮಿಳಿಯಿಕ್ಕಿ 
ತೆಗೆಯೆಯುಂ ಕರಮೊಳಸೋರದೆ . - . ಪೊರ್ದು ಕೊಂದು (ಕಾಂತಿಕು- 
16). [ಮಿಳಿ ೬ ಇಕ್ಕು] 

ಮಿಳಿರ್‌. ಮಿಳಿರು (ಕ್ರಿ. ೧. ಅತ್ತಿತ್ತ ಅಲುಗಾಡು : ಮುತ್ತಿನ. 


ಬೆಳ್ಳೊಡೆಗಳ ಬಳಗದೊಳಗೆ ಚಾಮರತತಿ ಕೆಲದೊಳ್‌ ಮಿಳಿರ್ದು ತೊಳಗೆ 
(ಗಾದರೂ: ೪೮೨ 664)... ೨. ತೂಗು; ತೊನೆ ; ಹೊಯ್ದಾಡು : 
ಮಾಮರನಳ್ಳೆಗೊಂಬನೊಳ್‌  ಮಿಳಿರ್ವೆಳವಳ್ಳಿ ಬಾಲಮಲರ್ಗೊಂಚಲೆ 
ಕೇಸರಮೆಂಬಿನಂ ಮನಂಗೊಳಿ (ಕತಿ. ೬-3೩) ; ಎಳಮಾವಿನಳ್ಳೆ ಸಗೊಂಬಂ 
ತಳ್ಳೊಯ್ದೆಳಸಿದ ವಸುತದೂತಿಯ ಸಳಿರ್ವಯ್ಯಲನಾಡುವಬಲೆ ಪಂಡಿದ 
ಳೊರ್ವಳ್‌ (ಉಾತ್ಶಾತ್‌ 393): ಮಿಳಿರ್ವ  ಕುಹಲಾನೀಕದುಮರ್ದ 
ಪೂಗಂಗಳಿಂ (ಉದ್ದರಿ. ೩೪೮): ೩, ಬಾಗು; ಬಗ್ಗು : ಚೆನ್ನ 
ಪಣ್ಣೊನೆಯ ಭರದಿಂ ಸನ್ನತಮಾಗಿರ್ದು ಬಾಳೆಸಸಿಯೊಳ್‌ ಮಿಂರ್ಗುಂ ತನ್ನ 
ಶಿಶುವಿಂಗೆ ಮೊಲೆಯಂ ಮನ್ನಿಸಿ ಬಾಗಿರ್ದು ಕೊಡುವ ಬಾಲೆಯ ತೆಜದಿಂ 
(ಕಾರಫು: ೦-೧೦೬). ೪. ಹೊರಳಾಡು ; ಉರುಳು ನ ಗಮಿಳಿರಃ 
ಸಮೃದ್ಧ (ವೃದ್ಧಿ ಯಾಗು). ಲುಠನೇ (ಹೊರಳಾಡು)” (ಕಮ). 
೫. ನೆಗೆ; ಜಿಗಿ; ಹಾರು: “ಮಿಳರ್ದುದೆನಲೈ ನೆಗೆದುದು” 
(೫010, ೯): ಹ. ನಿಮಿರು; ನಿಗುರು: ಮಿಳಿರ್ವನ್ನಂ ಕುಡಿವಾಲ 
ಮವ್ವೆಳಿಸುವನ್ನಂ ದಿಟ್ಟಿ . . . ತಿಳಿನೀರೂಡಿ ಮುರಾರಿ ವತ್ನಕುಲಮಂ 
ಕಾದಂ ಮೋದದಿಂ ಮಿಳಿರ್ವನ್ನಂ ಕುಡಿವಾಲಮವ್ವ 
ಇಿಸುವನ್ನಂ ದಿಟ್ಟಿಗಳ್‌ ಸುರ್ಕಿ ಕೆಕ್ಕಳಿಪನ್ನೆಂ ಕಿವಿ ಪುಲ್ಲಳು ತಿಜ್‌ದು 


(ato: ೩-೭೦) ; 


40 


ಟು 


ಮಿಳಿರ್‌ 


ತಂದೂಡುತ್ತೆ . , . ಸಂಚರಿಸಿದರ್‌ ಗೋಪಾಲಲೀಲುಸ್ಟ! ದರ್‌ (ಕ್ಕುಳಿ: 
ಚಾಚು ; ನೀಡು: ಮಿಳ್ಳಿರ್ವ ನಾಲಗೆಯುರ್ಬಿದ 
* ಭೀತಿಯಂ-ಪೆಟ್ಟಿಸೆ ಬಂದು ಕಟ್ಟಿದಿರೊಳರ್ದನದೊರ್ವನಡುರ್ತು 
(ಕಂದ್ರಫ್ಳ- ೫-೭೦) ; ಬಳ್ಳಿಗಳ ಕುಡಿ ನಭಕ್ಕೆ ಮೀರ್ಪೊಡಂ 
ಕುಟತಗಳೊಳಗೊಣತು ನೀರ್‌ ಬರ್ಪೊಡಂ , , , ಇವ ನೋಡಿ, ಪೇಟರ್‌ 
ಮಟಕೆಯಧಿಕ ತಾನೆಂಬುದಂ (ಅಟ್ನಮು. ೨-0 614), ೮, ವ್ಯಾಪಿಸಂ ; 
ಹಬ್ಬು ; ಪಸರಿಸು: ಮಿಳಿರ್ವ ದಳ್ಳುರಿಯಲ್ಲದ ವಹ್ನಿ ಕುಳನಲ್ಲದ 
ಜದನಬ್ಬಿಮಧ್ಯಗತನಲ್ಲದ ಬಾಡವಂ (ಕಾ. ೪, 2087) ; 
ಕಡೆಗಣ್ಣ ಕುಡಿಮಿಂಚು ಸಂಚಳಿಸಿ ಮಿಳಿರೆಯುಂ (ಪ್ರತ್ರಪು: 3-೩೪ ಐ). 
೯. ಅಭಿವೃದ್ಧಿ ಹೊಂದು ; ಏಳಿಗೆಯಾಗು : ""ಮಿಳಿರ್‌-ಸಮೃದ್ಧಾ 
(ವೃದ್ಧಿಯಾಗು), ಲುಶನೇ (ಹೊರಳಾಡು)” (ಕನುಣ) ; "“ಮಿಳಿತುದೆನೆ 
ವೃದ್ಧಿಯಾದುದಕೆ ನಾಮಂ” (ಕನ್ನತುಂ- 39). ೧೦. ಉತ್ಸಾಹಗೊಳ್ಳು: 
ಸೀಆೆಯರ ನಿಡಿಯ ಕಡೆಗೆಣ್ಣೇಅಂದೆರ್ದೆ ಬಿರಿಯೆ ಬಟಕಮಲರಂಬುಗಳೆಂ 
ವಿಣಅ್‌ ಮಿಳಿರ್ದಿಸದೆ ಮಸಕದೆ ತೋಜದೆ ಮಾಣ್ಟಪನೆ ತನ್ನ ಸೊಬಗನನಂಗಂ 
(ರಾರ. ೪%). ೧೧. ಹೆಚ್ಚಾಗು ; ಅಧಿಕವಾಗು :. ಬೆಮರ್‌ 
ಮಿಗೆ ಮೂಡೆ ಸುಯ್ಯೆಲರ್‌ ಮಿಳಿರೆ . . . ಗಟ್ಟಿಗಳನ್ಯದು ಮುಗುಳ್ವಿ! ದ 
ರಿಂದೆವಕ್ತಿಯರ್‌(೧ಂಕ. ೨.೯೦) ; ಒಗೆದಳುರ್ದು ಮಿಳಿರ್ದ ಬಲಡೊಳ್‌ 
ಪೊಗೆಯದೆ. ಕಿಡಿಸೊಸದಸುಗೆಯಿಳದಳಿರ್ಗಳನಾಯ್ಡಗೆವೊಯ್ಯಂಂತಿರೆ. ನಾಲಗೆ 
ಸೊಗಯಿಸುವುರಿಮಾಲೆಯಂ ತಲ್ಕೋದರಿ ಕಂಡಳ್‌ (ಅನಂತ. 9-028) - 
೧೨. ಹೊಳೆ ; ಮಿಂಚು; “ಪ್ರಕಾಶಿಸು ; "'ಮಿಳಿರೆ[ನೆ] ಪೊಳೆದುದು” 
(ಕನ್ನಕು- 0) ; ಮಿಳಿರ್ವ ಕುಡಿಮಿಂಚು ಸುರಧನು ತಳಿರ್ದೋರಣ . . . 
ಬದ್ಧವಣಂ  ಜಳಿದರವಮಾಗೆ _ ಜಯಮಂಗಳಸೂಚಕಮಾದುದತನುಗು 
ಘನಸಮಯಂ (ದಕ್ಕ ೪-೪) ; ಮಿಳಿರ್ವ ಕೆಂಬರಲೋಲೆಯಂ (ವಿಗೆ 
ಸಾರ್ಚಿ (ಕರ್ಕಣ- ೩೪೭). ೧೩. ಹೊರಸೂಸು ; ಹೊರಚೆಲ್ಲು : 
'ಪೊಳೆವಲರ್ಗಂಗಳಿಂ ಮಿಳಿರ್ದ ಬೆಳ್ಳು ರಸುತ್ಮಕಮಾಗಿ ಗಂಡಮಂಡಳತಳ 
ದಿಂದಮಂದಿಬ್‌ಯುತಿರ್ದುದು (ಕಾರಂತ. ೬೯). ೧೪, ಶೋಭಿಸು ; 
ಕಂಗೊಳಿಸು ; ರೆಂಜಿಸು : ದೇವಸೌಂದರಿಯರ ದಿವ್ಯಮಪ್ಪ್ಪ ಪೊಸಗಂಏ 
ನಲಂಪನವುಂಕಿಕೊಂಡವಳ್ಳಿರ ಮಿಳಿರ್ವೊಳ್ಳು ರುಳ್ಗ ಳನೆ ಲೀಲೆಯಿನಾಡಿಸಿ . , , 
ಬೀಸಿದುದು ತಂಬೆಲರ್‌ (ಅಂತ್ರ- ೨-೬೩) ; ನಳನಳಿಸುವ ಕೆಂದಳಿರ ಕುವಣಂ. 
ಗಳುಮಂ ಮಿಳಿರ್ವ ಮುಲ್ಲಿಕಾಮುಂಟಪಂಗಳುಮಂ. , ಇ. ಲಲಿತಲತುನಿಳಯವ. 
ನೊಳಗುಮಾಡಿ ಪಲವುಂ ನೆಲೆಯ ಚೌವಳಿಕೆಗಳವಕ್ಕಿಸಿ [Cc ; 
ಮಿಳಿರ್ವ ಮಿಡಿಯ ಗಿಳಿಯ ನುಡಿಯ ಪರಿವ ಕುಲ ಕರ್ವಗೋಲ ಚೆಲ್ವ 
ನಾಂತು (ಕಂ್ಮಕಾ- ೩೫೪ ರಗಳ). ಮಿಳಿರು : ೧೪, ನಗರದಲ್ಲಿ; ೪ ತಳಿರು 
ತೋರಣಗಳು ಮಿಳಿರಿದುವೆ (ನಗಣ. 89). 

ಮಿಳಿಮಿಳಿರ್‌ (ದ್ವಿರುಕ್ತಿ) : ಮರುದಾಂದೋಳಿತ ಜಂಬೂತರುಶಾಖಾ 
ಪಸ್ತಕಿಸಲಯಂ ಮಿಳಿಮಿಳಿರುತ್ತಿರೆ ಸನ್ನೆಗೆಯ್ಲು ತೋಪಣುತಿ[ರಲೆಸಿದುವು 
ಪವನ]ಜಂಗೆ ದುರ್ಯೋಧನಂ (ಗಣಯ ೬.5೬). ಮಿಳಿರ್ದಾಡು ಎ 
೧. ಅತ್ತಿತ್ತ ಅಲುಗಾಡು : ಕೇತನದೆ ಹಂಗಳ ವಾತವ್ರಾತಂಗಳಿಂ 
ಮಿಳಿರ್ದಾಡೆ (ಕಾಂತಿಕು- 8-0) ; ಗುಡಿಯ ದಗುಡಿಗಳ್‌ ಮಿಳಿರ್ದಾಡು 
ವಂತೆ ಕಣ್ಣೆ ಸೆದವು ತತ್ಸಿರೋತ್ತಮನ ಪುಣ್ಯಮನೊಯ್ಯನೆ ಸೂಚಿಪಂತೆವೋಲ* 
೪. ೯-9). ೨. ಹೊಯ್ದಾಡು ; ತೂಗು : ಮಿಳಿರ್ದಾಡುವ 
ನುಣ್ಣಳಿರೆಲ್ಲಿಯಲ್ಲಿ , . ಪಣ್ಣೊನೆಗಳವಿಲ್ಲಿಯಲ್ಲಿಯೆನೆ ಸೋಲಿಸುಗುಂ 
ಬಿಡದಾವನಂ ಬನಂ (ಕ, ಟ). ೩. ಹಾರಾಡು ; ಜಿಗಿದಾಡು : 
ಎಳಗಿಳಿವಿಂಡಿನಂತೆ ಮಿಳಿರ್ದಾಡುವ ತುಂಬಿಯ ಬಂಬಲಂತೆ . , . ಸೋಲಿ 
ಸದೆ ಕಾವನ ಕಬ್ಬಮದಾರನಾದೊಡಂ (vow: 0%). 

[ದೇ.॥ ತನಿ. ಮಿಳಿರ್‌ ; ಮಲ. ಮೆಟುಕ್ಯ ; ತುಳು. ಮೆಳಿ] 


೫-೨-೦೫೬). ೭, 


ಪುರ್ವ. 


ಜ ಟ್ಟಿಗಂ 


೩೨-೦೮ ; 


ಮಿಳಿರು 


ಮಿಳಿರು 'ಮಿಳಿರ್‌' ನೋ. 

ಮಿಳರ್ಚು (ಕಿ). ನಿಮಿರಿಸು; ನಿಗುರಿಸು: ಕೋಣೀಂದ್ರಕೇಳೀ 
ತಂರಂಗಮಾ ಕುದುರೆಯಂ ಕಾಣುತುಂ ಧ್ವನಿಗೈದು ಪರಿತಂದಂ ಮೊಗಮನಾ 
ಫ್ರಾಣಿಸಿ ಮಿಳಿರ್ಚೆ ಕಿವಿಗಳನೊಡನೆ ಪೆಣದೆಗೆದು (ಕನಕಾ: ೨೫-೪)- 

[ಮಿಳಿರ್‌. ಚ್ಚು] 

ಮಿಳಿವೊಣ (ನು). ತೊಗಲಿನ ಹೆಗ್ಗದ ಕಂತೆ : ವಾಳಿವೂಜ್‌ಯ ತೊಗಲ 
ಚೀರಮಂ ತೆಗೆದು ಕೆಡೆಗಿರಿಸಿ (ಕಾನೋಫು. ೩-೨0)- [ಮಿಳಿ 4 ಪೊಟ್‌] 

ಮಿಳಿಸುತ್ತು (ನಾ). ತೊಗಲಿನ ಹಗ್ಗದ ಸುರುಳಿ: ಅಂತು 
ತಳರ್ದು ಸಡೆಗೊಂಡು ಮೊದಲೊಳ್‌ ಮಿಳಿಸುತ್ತಿಂಗಗ್ಗ ಳಮಾಗಿ ಕಡು 
ಗೊರ್ಬಿಂ ಬಳಿದ ಫೆರ್ಮರಂಗಳ ತಿಂತಿಣಿಯೊಳಂ . . . ಬರ್ಪಾಗಳ* 
(ರಣ. ೨೬೬). [ಮಿಳಿ + ಸುತ್ತು] 

ಮಿಳುಮಿಳ (ನಾ). ಒಂದು ಅನುಕರಣ ಶಬ್ದ : “ಮಿಳುವಿಂಳನೆ?. ಪರಾ- 

ಮುಳುಮಿಳನೆ (ಅ). ಎವೆ ಮಿಟುಕಿಸದೆ. ಕಣ್ಣು ಿಳಂಕಿಸದೆ ಎಂಬರ್ಥದ 
ಒಂದು ಅನುಕರಣಾವ ಬಯ; ಅಳಿಗಣ್ಣ! ರುತೆ ಮಿಳುಮಿಳನೆ ನೋಡು 
ತ್ತುಂ (ಕೂತ. ಟಿ, [ಮಿಳುಮಿಳ 4 ಅನ] 

ಮಿಳ್ತು 'ಮಿಟ್ತು' ನೋ. 

ಮಿಳ್ಮಿಳ, ಮಿಳಮಿಳ (ಅ).ಕಣ್ಣನ್ನು ಮಿಟುಕಿಸದೆ, ರೆಪ್ಪೆ ಬಡಿಯದೆ ಎಂಬ 
ರ್ಥದ ಒಂದು ಅನುಕರಣಾವ್ಯಯಂ : ತಕ್ಕರಾಕವರ್ದುಕೊಂಡಾದರ್ಥಮಂ 
ಪೂಬ್ಹ್ಹು ಮಿಳ್ಮಿಳ ನೋಡುತ್ತುಂ (ಅಂತಿ: ೨-೧೩); ನೆಗಬಕ್ತಿಬ ಬೀರರೆಲ್ಲಂ 
ಬಡವರ ಪಿಶರರಂತೆ ಮಿಳ್ಮಿಳೆ ನೋಡುತ್ತಿರೆ (ಶಂಶಶಾ. ೭-೩೩9). ಮಿಳೆಮಿಳೆ: 
ಬಳಮೆರಡುಂ ತನ್ನನೆ .ಮಿಳೆವಿ೪ ನೋಡೆ (ಕಾಕಳಾ. ೦೦-೬೦) ; ನಿನ್ನಯ 
ತಮ್ಮನ ನೆತ್ತರಂ ಭಯಂಗೊಳೆ ಪವಮಾನಸೂನು ತವೆ. ಪೀರ್ದೆಡೆಯೆೀ 
ಕಲಿಕರ್ಣನೇಕೆ ಪೇಟ ಮಿಳಮಿಳ ನೋಡುತಿರ್ದಂ (ಶಂಶಕಾ. ೧೩-೨೩). 

ಮಿಳ್ಮಿಳನೆ, ಮಿಳಮಿಳನೆ (ಅ) ಮಿಳ್ಮಿಳ : ಸಭೆಯೊಳ್‌ . - .ಮಿಳ್ಮಳನೆ 
ನೋಡುತ್ತಿರ್ದ. _ಬಲ್ಲಾಳ್ಗಳಿಲ್ಲಿ ಭರಂಗೆಯ್ದ: ಪರ್‌ ನ ೩-೩) ; 
ಮನುವಂಶಮಹಾನಿಧಿ ಸೂಲ್‌ವೋಗೆ ದುರ್ವಳಮನರಾಗಿ ಮಿಳ್ಳಿ ಗಳನ ನೋಡು 
ತುಮಿರ್ಪುದೆ ಲೋಗರಂದದಿಂ (ನರ್ಕಕ್ಷ. ೪-೬೭) ; ತುಪ್ಪುಳ್ಳ! ಆಕಿದ ಕೋಳಿ 
ಗಳಂತೆ ಮಿಳ್ಮಿಳನೆ ನೋಡುತ್ತುಂ (ಕೃತಃ: 45-೩3 $)-/ ಮಿಳಮಿಳನೆ ; 
ಮಿಳಮಿಳನೆ ಕಣ್ಣು ಬಿಟ್ಟುಕೊಂಡೇ ಯೋಚಿಸುತ್ತಿದ್ದೆ (ಕತಿ. 006). 

[ಮಿಳ್ಮಿಳ + --ಅನೈ] 

ಮಿಳ್ಮಿಳಿಸು (ಕಿ). ಕಣ್ಣನ್ನು ಹಳುಕಿಸು ; ಎವೆ ಮಿಟುಕಿಸು ; ಮೆಲ್ಲನೀ 
ಕ್ಷಿಸಲುಂ ಮಿಳ್ಮಿಳಿಸಿ ಕಣ್ಣೆಅಕಿದ ತೆಅದೆ. ಸಂಪಗೆಯ ಮಲ್ಲಿಗೆಯ ಮುಗುಳ್ಗಳು. 
ಳೈಲರೆಯಖಂ (ನರ್ತಕಿ ೬-೨೬ನ). [ಮಿಳ್ಗಳ 4 ಇಸ್ಟು], 

ಮಿಳ್ಳಾಸ (ಅ: ಬಹಳವಾಗಿ : ಹೆಚ್ಚಾ ಗಿ (? ?): ಡು ಸುಡು ಸಿರಿಯ ನಿನ್ನ 
ಹಸ್ತದೊಳೆ ದೀಕ್ಷೆಪಡೆವ ಸೈಚಲ್ಲಾಯ್ತು ನಮಗೆ ಸಿಡಿದು ಹೋದೆಯಲಹಾಕಾಾ 
ಯೆಂದು ಮಿಳ್ಕಸೆ ಮಿಡುಕುತಿರ್ದರು ಮೂವರತ್ವ (84. ೭-೩6), [?] 

ಮಿಳ್ಳಿ 'ಮಿಳ್ಳೆ' ನೋ: 

ಮಿಳ್ಳಿಸು, ಮಣ್ಣಿ ಸು (ಕ್ರಿ): ೧. ಅತ್ತಿತ್ತ ಅಲುಗಾಡು ; ಹೊಯ್ದಾಡು ; 
ಪಠಾಕೆಗಳ" ಗುಟ್ಟು ಹ್‌ FN /ಅರಿದಾಡೆ (ತಾಂತಿಷು- ೨-೪೨) ; 
ಕರೆಗಳ ಮಿಳ್ಳಿಸೆ ಚಾಮರಂಗಳೆಲರಿಂದೆಂ ಮೆಲ್ತಿಸಿಂ ನರ್ತಿಸುತ್ತಿರೆ ನೀಲ್ಷಿರ್ದ 
ಸೆಅಿಂಗು - . - ಬೆಳ್ವಿಂಗಳುತಿರೆ ತೋಜತ್ರಿಸೆವುತ್ತರೀಯವಸನಂ ರಾಜೇಂದ್ರ 
ಚಂದ್ರಾಂಕನಾ (ಗರ: ೨೦) ; ಪಸರಿಸೆ ಫೂವಲಿಗಳ್‌. . - ಮಿಳ್ಳಿಸೆ 
ಗುಡಿಗಳ (ತುಉತೂ, ೩-೦೩೪) ; ಮಿಳಿರೆ ಸೆಆಂಗು ಮಿಳ್ಳಿಸೆ ಕುರುಳ್‌ ತೊನೆ 
ಯುತ್ತಿರೆ ತಾರಹಾರಂ . . . ಪಂಡುಶುಮುಯ್ಕಲುಡಿದಳ್‌ (ಕುಸುಮಾ. 
೧೦-೪೦): ಪ. ಅಲುಗಾಡಿಸು ; ಆಳ್ಳಾಡಿಸು : ದಿಟ್ಟಿಸಿ ಕಿಎಯ 
ಮಿಳ್ಳಿಸುತಾರಿ ಪುಟನೆಗೆದ (1980. -೪೬) ; ಪಲ್ಲಂಗಳ ಕರಿಕಿರಿದು ಕಿವಿಗಳ 


೭೧೫೫ 


ಮಿಳ್ಳಿಆಸಿ 


ಮಿಳ್ಳಿಪನು . ., ವಟುಗಳ ಕಂಡು ಮಳಲನು ಚೆಬ್ಬುವನು' ಕಣ್ಗಳಿಗೆ 
(ಇತ್ತಕ. ೩೨-೨೩) ; ಕಿವಿಯೆ ಮಿಳ್ಳಿಸುತ . . , ಬುಲಂಗಳನ್ನೆ ತ್ತಿ ಹೊಸಬರ 
ಸೊಗಡಿನಿಂದಲವ್ವಳಿಸುತ್ತ ಪಥದೊಳಗೆ ಗೋಕುಲದ ಹಿಂಡುಗಳ್‌ ಬರು 
ತಿರ್ದವು (ಬರಗ. ೩೭-೩): $ಿ- ನೆಗೆ; ಹಾರು ; ಚಿಮ್ಮು : “ಮಿಳ್ಳಿಸಿ 
ತೆಂದು ನೆಗೆದುದು” (4: ೩೬೪೭೬. ೪. ನಿಮಿರು; ನೆಟ್ಟಗೆ 
ನಿಲ್ಲು; ನಿಗುರು : ನೆಗೆದ ಬೆನ್‌ ನಟ್ಟ ರೋಮಾಳಿ ಮಿ[ಜಕಾ.: ಮಲಿ 
ಸುವ ಬಾಲಂ ರೌದ್ರಕೋಪವೂ ಬೀಜ್‌ (ತತ, ೬-೨೬) ; ಬಾಲ. ಮಿಳ್ಳಿಸಿರೆ 
ಚಳಿಸದಿರೆ ದಿಟ್ಟಿಯೊಳು ಚಿತ್ರವು. . . ನಭದಿಂದವನಿಳಿತುದುದು .ವಿವಿಜ 
ಗಜವು (೫ಳ್ಕರಾ. ೩೬-೨೦). ೫. ಆವರಿಸು; ಹಬ್ಬು : ಅಂತು ಕುರು 
ಬಲದ ಕರಿಘಟೆಗಳಂ ನುಂಗುವಂತೆ ದೆಸೆದೆಸೆಗೆ ಮಿಳಿರ್ದೆ ಮಿಳ್ಳಿಸಿದ ಸಿಂಗದ 
ಪಟಪಿಗೆಯುಂ . , . ಕಿಸುವೊನ್ನ- ರಥಮುಂ ಭಯಂಕರಾಕಾರಮಾಗೆ 
(ತಂಠಣ. ೦೦-೯೬೫) ; ತೊಟ್ಟ ಗದ್ದಿಗೆಯ ಗರುಡವಕ್ಕದ`ಕವಚದ ನವರತ್ನ 
ಕಿರಣುಗಳ ಕಿತ್ತ ಕರವಾಳ ಬಾಯ್ಕಾರೆಯೊಳ" ಬಳ್ಳಿಗೊಂಡು ಮಿಳ್ಳಿಸಿ 
ಪೊಳೆಯೆಯಂಂ (೪ನಂು ೨೦-೮4 ೪). ೬. ಹೊರಸೂಸು; ಹೊರ 
ಹೊಮ್ಮು : ದಳ್ಳುರಿಗಳ್‌ ಕಣ್ಣೊನೆಯೊಳ್‌ ಮಿಳ್ಳಿಸೆ ಬಿಕ್ತೊಡವುತಸುರ 
ನಂದಿದಿರಾದಂ (ಉಕ್ಕಲಿ. ೪-೬). ೭. ಸಾಗು: ಮುಂದುವರಿ ; ಅಂತು 
ಮುಳಿದು ಮಿಳ್ಳಿಸಿ ಬೆಸೆಯನವ್ವಳಿಸಲೊಡರಿಸುವರೆಸೆನಂ ಸೊತಂ ನೋಡಿ 
(5೯8A. ೯-೭ pS ನುಡಿದರ್‌. ಬಳಿಕವಳ ಮಿಳ್ಳಿಸುವ ಬಾಳ್ಮೆಲೆಯ ಪೊಳ್ತೆ 
ಬಳಿವಿಡಿದೆ(ಉಂರ.0೬೯-೬೭೪). ೮. ಹೊಳೆ; ಪ್ರಕಾಶಿಸು: ತಿರುವಂಮುಷ್ಮರಿ 
ಗೊಂಡು ಮಿಳ್ಳಿಸುವ ಮಿಂಚಂ ಮಾಡಿ ನೀಡುಂ ಭಯಂಕರಮಾಗೇಲಸಿ 
ಕೊಂಡು ಧನುವಂ . - - ನಿದಾಘಮಂ ಬೆದಣಕಿ ಬೆಂಕೊಂಡತ್ತು ಮೇಘಾ 
ಗೆಮಂ (ರೂ. 560); ಮಿಂಚು ಮಿಳ್ಳಿಸೆ ಸುರಚಾಪಂ ನೆಗೆಯೆ ಬೆಗಡು 
ಗೊಂಡವರೆರ ಸಂವರಿಸಿ ಫನಾಘನಸಮಯಸ್ವ ರೂಪಮಂ ತಿಳಿಪಿ (ಕಣರ. 
6-60) ; ವಿಯತ್ತಳದೊಳ್‌ ಮಿಳ್ಳಿಸೆ ಚಿತ್ರಲೇಖೆ ನವವಿದ್ಕುಲ್ಲೇಖೆವೊ 
ಲ್ಪಾಅಸಿದಳಿ (೬8೨: ೦೭-೧೪). ೯. ಕಂಗೊಳಿಸು; ಶೋಭಿಸು : 
ಮಿಳ್ಳಿಸಿ ದಳ್ಳಿ೫ೌದುಡುವ ಜಿನೇಂದ್ರಶಿಶುವಂ ತಳದಿಂ , , . ರಂಗದಿನೆತ್ತಿ 
ಕೋಡಿಂದ್ರನ ದೇವ ಬಂದಳ್‌ ' (ಕಾತಿತಿ. 90-4; ಮಿಳಿರ್ದು ಮಿಳ್ಳಿಸೆ 
ವಾನರಕೇಶನಂ . . * ಮಾರುತಿಯೇಜೇದ್‌ ತೇರದೇಂ ತಳರ್ಮದೂ 
ಧರೆ ಕಂಪಿಸುವನ್ನೆಗಂ (ತೂಣರೂ- ೦೩-೧೦೪); ಮಾಣಿಕಂಗಳ ಬೆಳಗಿನೊಡನೆ 
ಬಾಳಕನ ಮೆಯ್ಕೆಳಗು ದಳವೇಜ ಮಿಳ್ಳಿಸಿದೊಡಲ್ಸಿಟದಾಡುತ್ತುಂ ಕನಕ 
ಸರಸೀರುಹದೊಳೆ ಸಿರಿ ಮನಸಿಜನಂ ಪೆತ್ತು ಬಿಟ್ಟು ವೋದಂತಿರೆ (9ರ. 
೪-೩ ವ): ಮಿಣ್ಣಿಸು 20. ಮಿಣ್ಣಿಸಿ ಕುಚ ಗುರುಜಘನದಿಂ ನಡು ಬಳೆ 
[ಕೈ] ಬಣ್ಣದುಟಿಗಳಲುಗುತಿರೆ ಹೆಣ್ಣುಗಳ್ಳುಂಡಕೊಲೆದು. ಗಂಧವರೆದರು 
(ಗೊತುತ. ೨-೭೪) - (ಮಳ್‌ .,. ಇನ್ನು) 


ಮಿಳ್ಳಿಆ್‌ (ಕ್ರಿ): ೧- ಅತ್ತಿತ್ತ ಚಲಿಸು,-ಅಲುಗಾಡು : ಕಂಡಿವಾಲಂ 
ನೆತ್ತಿಯೊಳ್‌ ಮಿಳ್ಳೀಣಿಯೆ ಪೊಳೆಯೆ ಕೂರ್ದುಡೆ. . . ಪಾಯ್ತೆಂದು 
ಮೆದ್ಯತ್ವದನಖನಿದಳತ್ಕುಂಜರೇಂದ್ರಂ ಮೃಗೇಂದ್ರಂ . (ote. 
8-೬೨); ನಂದಿಕೇತನಂ ಬಾಂದಳದಲ್ಲಿ ಮಿಳ್ಳಿಳಿಯೆ ,., ನಡೆದಂ 
ಗಣಾಧಿಪಂ (ಕೃತ. ೨೦-೬). ಶಿ. ಅಲುಗಾಡಿಸು ; ಮಿಲ್ಳಿಲ್‌ದು 


ಕಿವಿಗಳಲಿ ಕೇಳುತ ಹುಲ್ಲುಗಳ ನೆಣ ಕಚ್ಚಿ ಬಾಯಲಿ ಬಲ್ಲ ಪುರುಷರ ಮೋಲು 
ಮೇಲ್ಮೊಗವಾಗಿ ಗೋವುಗಳು . . . ಲಕ್ಷ್ಮೀವಲ್ಲಭನ ನೋಡುತ್ತಲ 
ರ್ದುವು ಚಿತ್ತದಂದದಲಿ ($9. 00-೩0-8). ೩. ಹಬ್ಬು; ವ್ಯಾಪಿಸು 

ಮಿಳ್ಳಿಅೌದು ಬಳ್ಳಿವರಿವ. ದಳ್ಳುರಿಯಳುರ್ಕೆಯಿಂ' ಗೋಪುರಂ ಸೀಳ್ಡು 
ಸೆ! ವಿಡೆ (ಕೃತಂ: 0-೩೬ ನ). ೪. ಹೆಚ್ಚಾಗು; ಅಧಿಕವಾಗು : ಅಪ್ರತಿ 
ಮಲ್ಲನೊಜಗಿದನರುಣಜಲದಲಿ ಮಿಳ್ಳಿಜ್‌ವ ಮೇಲನಿಸುರುಗಳ ಗದುಗದಿಪ 
ಕಂದಲಿ (ಇಂಗ: ೦೦-೫೬-೪೦). [ಮಿಳ್‌ 4 ಇಲಿ] 


ಮಳ್ಳಿ 


ವ ಮರದ ಅಥವಾ ಲೋಹದ ಸಣ್ಣ ಸೌಟು: ಒಳಗೆ 
ಗೆಮನೆಯ ಮಿಳ್ಳೆ ಸೌಟುಗಳ ವರೆಗೆ ಎಲ್ಲವನ್ನೂ ತಾನೆ ನಿಂತು ಸಜ್ಜು 
ಸಿದನು (ಸಂತಿ, ೬೩); ವಿದ್ಯಾರ್ಥಿಗೆ ಒಂದು ಮಿಳ್ಳೆ ಯಷ್ಟು ತಿಳಿವಳಿಕೆ 
-ಕೊಡಬೇಕುದರೆ ಬೋಧಕನಲ್ಲಿ ಒಂದು ಕೊಡದಷ್ಟು ಆ ಹಾಲು 
ಬೇಕು (ಸಾ೬ಕ- ೬೧). ೨. (ನೀರು ಕುಡಿಯಲು ಉಪಯೋಗಿ 
) ಲೋಹದ ಸಣ್ಣ ಪಾತ್ರೆ: ಥಾಲಿ: ಮಳ್ಳಿ ಕುಡಿಕೆ... 
ಅಡಿಗ್ಗೆ ಸಾಮಾನು ಬೀಸಣಿಗೆಗಳನೆಲ್ಲಮಂ ಪೊಡವಿಪತಿ ಬಂಡಿಕುದುರೆಗಳೆತ್ತು 
ಗಳ ಫೇಲೆ ಬಿಡದೇರಿ ಕಳುಪಿದಂ 

Wis 


(ಸಿವ್ಯಕಾ, ೧೩-೪೪): ವೆಂಕಟಲಕ್ಷ್ಮಮ್ಮ 


ಲ್ಲಿ ಸೀಮೆಎಣ್ಣೆ ಮುಗಿದಿದ್ದು ಕಂಡು ಒಳಗೆ ಹೋಗಿ ಡಬ್ಬದಲ್ಲಿದ್ದ 


ಎಣ್ಣೆಯನ್ನು ಮಿಳ್ಳೆಯಲ್ಲಿ ತಂದು ಭರ್ತಿ ಮಾಡದರು (205ನಿ. ೨೦)- 
೩. ಏಳೆಯ ತೆಂಗಿನಕಾಯಿ; ಕುರುಂಬೆ : ತೆಂಗಿನ ಮಿಳ್ಳೆ. ಮಾವು, 
ದಾಳಿ|ಬೆ. (ಕರೆತು. ೩-೨) ; ತೆಂಗಿನ ಮರದ ತುಂಬ ಮಿಳ್ಳಿಗಳು 

“ಮಳ್ಳಿ 


ಗಿಂಡಿ” (ಕಂಕುಶು-೮೨); 
ಸಣ್ಣಕುಡಿಕೆ " (ತಾನಕೂ!. ೩೦). 
[ದೇ.॥ ತುಳು. ಮಿಳ್ಳಿ ; ತೆಲು. ಮಿಲ್ಲಿ, ಮಿಲ್ಲ. ಮಿಳಿ] 


(ea. ೨೩೧). ಉ. ತೆಳ್ಳನೆಯದು ; ಸಪೂರವಾದುದು: 
ದು ಪರಾ. ಮಿಳ್ಳಿ: ೨. “ಕುಳ್ಳಿ, ಮಿಳ್ಳಿ ಹೆ 


ಸ (ಮಿಳ್ಳೆ 


ಮಿಳ್ಳೆ; (ನಾ). ತೆಳ್ಳಗಿರುವ ಕಾಲು : ಪುರುಳಿಬ್ಲದ ಮಿಳ್ಳೆಗುಲ್ಫೆಡಂ 
ನಿಲ್ಲದೆ ಮೈ . . . ಕೂಡಿದ ಪುರ್ಬುಂ ತೊಟ್ಟ ಕಾಸಿಯುಂ ಬೆರಸು 
[ಹಂಸ್ಗೆಯೊಳಗೆ ಹೊಅಸು ಬಂದಿರ್ಪಂತೆ ಬರ್ಪದುಂ] (ರರ್ಮಾಮ್ಮ - ೭-೨೨೪), | 
[ಮಿಳ್ಳೆ 4 ಕಾರ್ಲ] | 

ಮಿಕ್ಳೆ 


(ಕ್ರಿ). ನೆಗೆ; ಜಿಗಿ (?) : ಮಿಳ್ಳೆಗೊಂಜಬ್ಬರಿಸುತ್ತುಂ 


[ಮಿಳ್ಳೆ 4 ಕೊಳ್ಳ) 
(ನಾ). ಥಳುಕುಮಾಡುವವನು; ಏಲಾಸಿ: ಈತೆಜೆ 
ಮಿಲಅಪಿಗರೆ [ಜಾಕಾಂ, ಮಿಜಿಪೊಗರೆ] ಮುಜುಕುಮಾ ದೊರೆಯ 
ಜವ್ವಃ ನಿಗೆಯನೆಮ್ಮು ಕೆಯ್ಲಾರಲಿತ್ತಪ್ಪುದೆ ಪಿರಿದುಮೆಂದು ಮಜುಗಿ 
ಭತ ಮುನಿದು ಕೆಲಸದ ಕಡುನೀಜರನಡರೆ ನೋಟ್ಟ. 
ಿಕಮಂಡಳಿಯೊಳಂ (ತರ್ಶಫು- ೯೨೪೩ ಠ)- 

[ಆ ಮಿಣುಪು 4 ಇಗ] 
» ಮಿರಿಮಿರಿ (ಅ). ಹೊಳೆಯುವುದನ್ನು ಸೂಚಿಸುವ 
ಅನುಕರಣಾವ್ಯಯ: ಮಿಜ'ಮಿಲ್‌[ಕಾಕಾಂ- ಮಿಲುಮಿಲ] 
ದಾ ಕ್ಷೀರಧಾರೆ ಜುನಮಸ್ತಕದೊಳ್‌ (ಠಕಾನೇ. 6-039). 
ಪರಿ ಬಿಸಿಲನಲ್ಲಿ ಹಾವು ಮಿರಿಮಿರಿ ಮಿಂಚುತ್ತಿತ್ತು (60). 


ಬಡೆಮನದ 


ಮಿಜಾಗಿಸು, ಮಿರುಗಿಸು (ಕ್ರಿ).೧. ಹೊಳೆಯುವಂತೆ ಮಾಡು; ಮೆರುಗು 
ಕೊಡು : ಪಣ್ಮರಗಳೆ ಪೂಮರಗಳೆ ತಣ್ಮಲೆದಲೆವ್ರರ್‌ ಮಿಜುಗಿಪರಳ್ಳಲರಿ 
ಪೊದಟ ಣ್ಮುವ ಕಂ[ಪೆ] ಕರಂ ಕೈಗಣ್ಮುವ ದಂಪತಿಯಲಂಪೆ ನಂದನಬನ 


ದೊಳಿ| (8೫0. 0.23)- ಮಿರುಗಿಸು; ೨. ಸೊಗಸುಗೊಳಿಸು : 

ಹ ರಸಿಕತೆಯೂ ನಿರಂತರುಭ್ಯಾಸವೂ ತಿದ್ದಿ ತೀಡಿ ಮಿರುಗಿಸುವ 

ಉತ್ಸಾಹಶೀಲತೆಯೂ ಅಷ್ಟೇ ಕಾರಣ (ವೀರೆದೋ-11, ಈ ಸಾರಿಕವನ್ನು ಕಂತು). 
[ಮಿಜುಗ್ಯು 4 - ಇಸ್ಕು] 

ಮಿಜುಗು. ಮಿರುಗ್ಳು (ಕ್ರಿ). ೧. ಹೊಳೆ; ಪ್ರಕಾಶಿಸು: ಥಳ 

ಸ್ಸ; ನ ಮಿಜುಗು-ಚಭೆಕಕಾಯವನಾನೇ (ಪ್ರಕಾಶಿಸು) * (ಕೆಮರಾ). 


ಎವ ರತ್ನಭಿತ್ತಿಗಳ ದೀಪ್ತಿಗಳಂ ನಿಜದೇಹದೀಪ್ತಿಗಳ್‌ ಮಲಸೆ 


೭೧೫೬ 


ಮಿಳ್ಳಿ (ನಾ), ೧. ತುಪ್ಪ ಮುಂತಾದುವನ್ನು ಬಡಿಸಲು, 


೨-೬೨): ಭುಳದೊಳ್‌ ಮಿಜುಗುವ ನೇತ್ರಮುಂಟೆ (ಶುಶಾಶ- ೯). 


ಮಿಜುಮಿಜು 


ಚಿನ್ನ 


೨. ರಂಜಿಸು; ಕಂಗೊಳಿಸು ; ಶೋಭಿಸು; ತೊಳಗುವ 
ಪೂಗಳಲಕಾವಳಿಯೊಳ್‌ ಮಿಜುಗರ್ಲ (ರಂತ. ೭೩೪) ; | ಗುಣಭದ್ರ 
ದೇವರ ಮಿಜುಪಂಘ್ರಿಗಳಿತ್ತುವೆನಗೆ ಕವಿತೆಯನಣಕಂ ಇ” 0-09) ; 
ಮುಂಡಿಗೆ ಮುದುಡಿ ನೆಲಕೊಜಗಿದವು. ಮಿಜುಗುವ ಗವಲ್ಲಿಗಳು 
(ಕನಾ 06-8೭). ಮಿರುಗ್ಗು: ೧. ಮೇಣುಷೆಯ ಸ ಬೆಳ್ಳಿ * 
ಯೊಂದೆಯೆ ಮಿರುಗುವಂದದಲಿ (2ತ್ತ್ರಾಂಗ- ೦೯-೫0೨); ತಾರೆ ಮಿರುಗುವು 
ದೇಕೆ? ಪಿ, ಮಿರುಪ ಪನ್ನೆರಡೂರ್ಧ್ವಪುಂಡ್ರದ 
ನಿತ್ಕಸಾತ್ವಿಕದಾ ಪರಮಭಾಗವತುಗ್ರಗಣ್ಯರು « « ಒದಗಿಸುತಿಹರಾನಂದ 
ಬಾಷ್ಪಗಳ (ಕನಕಾ, ೦-೬-೪೪); ದಂತಪಂತ್ತಿಯ ಕಾಂತಿಯೊಡಫೆ ಕಿರುನಗೆ 
ಮಿರುಗೆ (8ತ್ರಾ9ಗ- ೦-೬೪೦). "ಮೆರುಗು" ಪರಾ. 


(೧೪೩. ೨೦-೦೪). 


| 
ಅನಾ 
ಮಿಉುಮಿಜ:ಗುವ ತಲೆದುಡುಗೆಯುಂ . . 


ಮಿಜುಮಿಜುಗು, ಮಿರುಮಿರುಗು (ದ್ವಿರುಕ್ತಿ): 
ಯೆಡೆಯೊಳ್‌ ನಿಮಿರ್ದು 
ತೋರಮಲ್ಲಿಗೆಯ  ಮಂಡಿಯುಮೆಸೆಯೆ ಕೈಗೆಯ್ಬಾಗಳ್‌] (604: 
9-9೧ 5); ಮಿಲುಮಿಜುಪ ವ್ಯಾಭರಣಕಿರಣದ ತುಣುಗಿನಲಿ. . . 
ಅವರೈವರೊಬ್ಬದರಿಂದ್ರತೇಜದಲಿ (ಸಠಶ. ) : ಕೋಲ್ಕಿಕಚಿನಂದದಿಂ 
ಮಿರುಮಿರುಗಿ ನಿಮಿರಿರ್ದ ಡೆಂಕಣಿಯ ಸಾಲ್ಗಳಂ ಪೊತ್ತು ನೆಶ್ಶೆಯೊಳೆಸೆವ 
ಕೊತ್ತಳಗಳಿಂದೆ . . . ರಂಜಿಸಿತು ರಾಜಧಾನಿ (ಶತ್ರಾಂಗ, ೩೭-೦೩೬). 
ಮಿಜುಗ್ಗು, ಮಿರುಗ್ಗು (ನಾ) ೧. ಕಾಂತಿ; ಹೊಳಪು: ಟುರುಗು: 
“ ತೊಳಗು, ಬೆಳಗು, ಮಿಸುಗು, ಮಿಜುಗು. . . ಮಸೆ ಈ ೧೪ 
ಕಾಂತಿ” (ಕಳಾ- 38-೨0೨); ಮಚ್ಚರಿಪ ವಿಟಿಕೋಟಿಯಂ| ತಟವುಚ್ಚಿ 
ನೊಡುವ ನೋಟದಂಬಿನ ಹೆಚ್ಚನೀಕ್ಷಿಸೆ. . . ಅಚ್ಚರಿಯ ಕ4»ಮಿಂಚು 
ಗಳೊ ಮಿಜುಗುಗಳೆ ವಂಗಡವೊ (084: ೪-೪): ೨. ಸೊಬಗು; 
ಮನೋಹರತೆ: ಗಮಕ ಪ್ರಯೋಗಮಾಭೋಗಮಳಂಕಾರಂ। ಪೊಗರ್‌ 
ನಯಂ ಮಿಲುಗು ಪೊದಟ್ಟಿಮರೆ ಕೊಳೆ ಪಾಡುವಮರಿ ವೆಲಮರ್ದಂ 
ಮುಕ್ಕುಳಿಸಿಯುಗುಟ್ವಿ ತೆಜನಂ ಪೋಲ್ತಳ್‌ (60-೩-೧೬) ರಸಮೊ 
ಸರ್ವನ್ನೆಗಂ ಮಿಜುಗು ಕಿತ್ತು ಪೊಗರ್‌ . . . ಪ್ರಯೋಗಮೆಕ್ಸನೆಸೆದುವೊ 


ಪೇಟಿಮೆ;ಬಿನೆಗಮಿಂಗೊರಲೊಳ್ಳೊಳೆ ಪಾಡಿಯಾಡಿ ರಂಜಿಸಿತೊ'ಸಭಾಜನಂ 
ಗಳ ಮನಂಗಳನಾ ದಿಯಜಾಂಗನಾಜನಂ (98: 8-50). ಮರುಗು : 
೧. “ಭೌ-ದೀಪ್ತೌ, ಮಿರುಗಿನೊಳ್‌ * (ಕಾಳಕ್ಕ- 0) ; ""ಮಿರುಗೆನಲ್‌ 
ಮಿನುಗೆನಲ್‌ ಬಿಡದೆ ಕಾಂತಿಗೆ ಪೆಸರ್‌” (146 60). ' ಮರುಗ *ಪರು. 


[< ಮಾಷಿಗ |] 

ಮಿಲುಪು (ನಾ). ಹೊಳಪು; ಕಾಂತಿ: ಸರಸೀತೀರೆಂಗಳೊಳ್‌! ಬೆಳ್ಳ 

ಗಳ ತಡಿಯೊಳ್‌ ಸಿಂಧುಕೂಲುಗಳೊಳ್‌ ಶೀಕರಮುಂ ನೀಕ 

ಮುತ್ತಿನ ವಿಂಜುಪನಣಂ ಮೆತ್ತಿದಂತೊಪ್ಪೆ ಮೆಯ್ಯೊಳ್‌ ಪ 

ಮ್ಮ ಜ್ವಳಿತರೆಚಳಿತರ್‌ ಜೈನಯೋನೀಶ್ವರಂ್‌ sls 8 

೯-೩) ; ತುಜುಬುಗಳ ತೋಳುಗಳ ಜಘನಸ್ಥಳದ 
ಮಿಜುಪಿನಲಿಿ. - - ಮಹಿಳಾಜನ ವಿರಾಜಿಸಿತು (ತೊರ, ೦-೩-೫): 

[ಆಮಿಜುಗು 4 ಪೃ] 
ಮಿಜುಮಿಟನೆ (ಅ). ಕಾಂತಿಯುಕ್ತವಾಗಿ; ಪ್ರಕಾಶದಿಂದ ದ 


ಫಳಥಳನೆ : ಹೆಂಗಳು . . . ಮಿಲುಮಿಜನಂದ ಮೈಹೊಳಹಿಂದ ತೇಜಃ 
ಗಟ್ಟಿ ನಿಜುಗಟ್ಟಿ ನಿಜ್‌ದೇಳ್ವೆ ಹೊಂಗಾಸೆಯಿಂದ ಕುಣುಕುಜಿ ವೆ: ಟ್ಟಿ ರಂಗ 
ದೊಳು ತಂಪಿನ ಬಯಲ್ಲೊಲಕ ಹೊಳೆವಂತೆ ಹೊಳೆವರು (ಕಂತ. 4 

ುಲುಮಿಲು 4 -- ಅನೈ] | 
ಹೊಳೆಯುವುದನ್ನು ಸೂಚಿಸುವ » ಅನು 
ಪೆಅವುಬಂದ ಮೂಡು ಮಿಜುಮಿಜುಮಿಜು: ಶಿತಾಸ್ತ್ರಂ 
ನೊಸಲಂ ನೆಅಗೊಲ್ವನಮೆಚ್ನೊಡೆ (ಶಂಶಠಾ. 63-23) ; 


4-000): 
ಮಿಜುಮಿಟು (ಅ). 
ಕರಣಾವ್ಯಯ : 
ಗಳಿಂ ದ್ವಿಜಕ್ಮನ 


ಮಿಟ್ಲಿನೆ 


ಬಲವ 


ಕಿಲದೊಳ್‌ ಮಿಜುಮಿಜುವಿಜುಗಿ ತನ್ನ ಪಡೆದೊಂಗಂ ತನ್ನೆ ಪೆಸ 
ರಿಂದಮೆ ದೊಡ್ಡಿವೆಸರಾಗಿ ನೆಗಬ್ವ ಚಕ್ರ ಮಂ ನೋಡೆ (ಉತಿಪು. 9-96 ನ)- 
ಮಿಟ್ಟನೆ (ಅ). ಹೊಳಪಿನಿಂದ ಕೂಡಿ; ಥಳಥಳಿಸುವಂತೆ : ಕುಯ 
ಕರ್ರನೆ ಕಂದಿದರೇನಯ್ಯಾ ಕಾಯ ಮಿಜ್ಜಿನೆ ಮಿಂಚಿದರೇನಯ್ಯ (ನುಶಾರೇ- 
೨- ೯೯-00೬). 
ಮಿಲ್ಲಿಮಿಲ್ಕನೆ (ದ್ವಿರುಕ್ತಿ) : ಮಿಜ್ಚಮಿಣ್ಜನೆ: ಮಿಂಚಿ ಮುಂತೊನೆ 
ಬಿಜ್ಜಬಿಜ್ಜನೆ ಡಜ್ಜಿಡಜ್ಜನೆ. ತೇಗುತಿರ್ದವು ಡಾಕಿನಿ 
ಪ್ರಾತ (ಹುರೇಫು: ೩-೬೪)- [ಮಿರ 4 - ಅನ್ನೆ] 
ಮಿಟ್ರಿ, ಮಿಂತು, ಮಿತ್ತು: ಮಿರ್ತು. ಮಿಳ್ತು, ಮ್ರಿತ್ತು (ನಾ): ೧. 
ಸಾವು; ಮರಣ : “ ಮೃತ್ಯುವಿನೊಳ್‌ ಮಿಟಕ್ತಿಂದೆನೆ " (೪ರ೫ಂ- ೬೪); 
ವಾರ್ಮಂ ಮಂತ್ರಮೆಂ . . ಮಿಶ್ರರ್ಕಳುಂ ಮಿಟ್ನು [ಜಾಕಾಂ- ಮಿತ್ತು; 
ಮೃತ್ಯು] ಮೇಲಿರ್ದಾಗಳ್‌ ಶರಣಪ್ಪೊಡೇಕೆ ಮಡಿದರ* ಪನ್ನಿ ರ್ವರುಂ 
ಚೆತ್ರಿ ಗಳ್‌ (ಆತ್ಮಾಳಾ: ೦೯೩-೦೩): ನೇಸಅಂ್‌ ಮೂಡಿದೂಂಡು ಕಬ್ಟಲೆಗೆ ಮಿಬ್ರೂ 
ಮೂಡುವ ತೆಜದಿಂ (ಕನುರ. ತ. ೦೯೪ ಶ್ರಜೋ). ೨. ಸಾವಿನ ಅಧಿ 
ದೇವತೆ; ಮೃತ್ಯುದೇವತೆ ; ಕುರುಬಲಕ್ಕೆ ಮಿಟ್ಲು ಪಲ್ಮೊರೆವಂತೆ 
ಮೊರೆದು ಪರಿವ ತನ್ನ ಕಿಸುವೊನ್ನೆ ರಥಮುಂ ಭಯಂಕರಾಕಾರಮೊಗೆ 
(ಶುಶಶಾ- 00-೯೭ ಐ). ಮಿಂತು: ೨. ಮಹಾಗಜಂ ಸುರಗಜಕೆ ಮಿಂತೆನಿಸಿ 
ತೋರ್ಪ ಗಜಕಂಧರದಿ ವಜ್ರದಂತಂತಕನಮೋಲ್‌ ಕೋಪಮಂ ಧರಿಸಿ 
ಬಲವೆರೆಸಿ ಬರೆ (ತುರಂಗ. 60-8)- ಐ ಇದು ಪ್ರಾಸಕ್ಕಾಗಿ: ಮಾಡಿ 
ಕೊಂಡಿರುವ ರೂಪ. ಮಿತ್ತು; ೧. ಅವನ ೫ ೫ ೫ ಲುಳ್ಳಿತ್ತು 
ಪೊತ್ತಿರ್ಮ್ಮಕ್ಕಳ್‌ ಪಟ್ಟಿದೆ ಕೆಡುಗೆ (ನ್ಕುಂ. ೧೯೩೩ ೩೯-೬ ಸು. 9 ನೆಯ 
ಕತ); ಮಿತ್ತ ಮುಳಿವಂಗಾಳ್ವಂಗೆ ಸಂಪತ್ಯರಂ . . . ಒಳ್ಬಿನಾಗರಮೆಂಬೀ 
ಗುಣದಿಂ ಗುಣಂಗೊಳಿಸಿದಲ ಭೂಲೋಕಮಂ ನಾಕಮಂ `(ಎಕ- 1 
ಕಡೂರು. ೫೦-೩೫: 3169)- ವ. ಜವನಿಂ ಮಾರಿಯಿಂ ಮಿತ್ತುವಿಂ ಭೈ ವಾಂ 
ಕಾಮಾರಿಯಿಂ ಚೈದ್ಯನೆ ಗಡ ಜಗಮಂ ತಿಂದು ತೇಗಲ* ಸಮರ್ಥಂ (೩೧ಎ. 
03-92): ಮತ್ತೆ ಹೊಸ ಚುಪದಲಿ ಭೀಷ್ಮನು ಮಿತ್ತು ಖತಿಗೊಂಡಂತಿ ಶರ 
ದಲಿ ಕೆತ್ತನಾಕಾಶವನು (ಕರ್ಮಾ: ೯-1೭); ಬಲುಮಿತ್ತೆನಿಸುವರು ಲೋಕ 
ದವರಿಗೆ ಮಾರಿ ಮಸಣಿಯರು (ಕರ. 4-80). ೩. ಆಪತ್ತು; 
ಕೇಡು : ಕೋಣನೆರಡುಂ ಹೋರೆ ಗಿಡುವಿಂಗೆ ಮಿತ್ತು (ಹಕಕಾ- ೨-0೨). 
ಮಿರ್ತು : ೧. ಮಿರ್ತುವಡಗಿದೆ. ನಿನ್ನ ನಗೆದಿಂಗಳಾಟವನು ನಟಿಸುವೀ 
ಮೊಗದಲ್ಲಿ (ತಂದ್ರತ- 60-20). ವಿ. ಆರಿಶಿರವ ಚೆಂಡಾಡು 1 ಮಿರ್ಡೊಡನೆ 
ಮುಂಡಾಡು! (ಕಾರೆ. ೩೪. ಮಿಳ್ತು: ೧. 
ಭೈರವನಂ ಬಲ್ಬೀರತೆಯುಂ ಬೆದಬಒ ಸುವ . ಭಟನಿವಹಂ ನಡೆತಂದುದು 
(ರುಣ: ೬-೦೮) ದಾರಿದ್ರ್ಯಮೆಂಬುದೆ ಮನುಜರ್ಗೆ ಮಿಳ್ತುವಿಗೆ ಸಮಾನ 
ಮಾಗಿರ್ಪದ: (೫ರಕಾಂ- 5-೩೨). ೨. ಜಗದ ಕೊಲೆಗುಜ್ಜುಗಿಸಿ 
ಮಿಳ್ಳುವೊ (ತಂತಿ. ೩೯-೬೫): 
(ಶ್ರೀರಾಮಾ, ೩36-೨೪೭): ೩. ಅವರ 
ಪೊಳ್ತು ಮೂಡಿ ವೆಂಜಕೆಯೆ (ಶರ್ಮಣ. ೬-೩)- ವಿತ್ತು: ೨. ಬಮ್ಮಿಗಂ 
ಮುಳಿದಡೆ ಮತ್ತು ಮಾಜ್‌ದಡೆ ಮಾರಿ (ಇ9ಇ2- ಸಸ, ಕಡಪ 
[5ಸಂ. ಮೃತ್ಯು] 
ಮಿಬ್ರಾಗರೆ, ಮಿತ್ರಾಗರೆ (ಕ್ರಿ): ಸಾವನ್ನು ಆಹ್ವಾನಿಸು ; ಮರಣವನ್ನು 
ಆಮಂತ್ರಿಸು ; ಸುಸಪ್ಕಕರ್‌ ತಮಗೆ ಮಿಟ್ಟಾಗರೆವಂತೆ ವಿಕ್ರಮಾರ್ಜುನನಂ 
ಕರೆದೆಯ್ದರ್‌ (ಶಂಶಶಾ ೧೦-68 ನ) ; ಆ ಪರವಶೆ ತನ್ನೊಲ್ಲದನಂ ಕರೆದಳ್‌ 
ಬೆಟ್ಟೀಲ ಮಿಬನ್ಟಿಗರೆವಂತೀಗಳ್‌ (ಕಾಂತಿಫಿ 6-63). ಮವತ್ತುಗರೆ : 
ಪರಿವ ಭಂಡಿಯಂ ಕಂಲಿಂ ಕೋವರು ಮಣಲಂ ಸರವಿ ಪೊಸೆವರು ಬೆಟ್ಟೆಜ್‌ 
[ಮಿಟ್ಟು 4 ಕರೈ) 


ಬಿಡುತೆ ಕಣ್ಗಳ . . . 


ಮಿಳ್ತುದನವಗಡಿಸುವ 


ಬಂದ 
ಕುಲಕ್ಷಯಕೆ ಕೂಣಿಯೊಡ್ಡಿದೆ. ಮಿಳ: 


ವಿಭವಕೆ ಮಿಳ್ತು ಮೂಡಿತೋಯೆನೆ 


3189). 


ಮಿತ್ತುಗರೆವರು (39%. 1x-i. ೨6೬-06 ; 1190)- 


೭೧೫೭ 


40 


48 


ಮಾಂಗುಡಿ 


ಮಿಬ್ಬುಗೊಡ್ಡ (ನಾ). ಸಾವಿನ ಹೆದರಿಕೆಯನ್ನುಂಟುಮಾಡುವ ಮಾತು 
ಮತ್ತು ಅಂತಹ ಮಾತಿನಿಂದ ಆಗುವ ಹಿಂಸೆ, ಎ ಉಪಟಳ ; 
ಪಾಣ್ಪರಂಕುಸನಾ ಪಾಣ್ಪೆಯರ ಗೆಯ್ವ ಗೆಯ್ತಂಗಳುವುಂ ತೋರ್ಪ ಸನ್ನೆ 
ಗಳುದುಂ ಆಡುವ ಮಿಟ್ತುಗೊಡ್ಡಂಗಳುಮಂ ಕಂಡು ಚೋದ್ಮಂಬಟ್ಟು 
(ಶುಶಶಾ” ೪-64 2); ” ಮೃತ್ಯುವಿನಂಥ ಚೇಷ್ಟೆಯ ಮಾತು” 
(ಪಂಪರೀ- 0೬9) ; ನೋಡೆ ಮಾಲಾಂತೆನಗಡುರಿಯನಾಗಿರ್ದನೀ ಮಿಟ್ರೂ 
ಗೊಡ್ಡಂ ಸರ್ವರ್ಗಂ ಸಲ್ಲದೆಂದೆಂರೊಪಜನೊದಲಾ (ಉನ್ಕಾರ. ೨60) - 
[ಮಿಲ್ತು 2. ಗೊಡ್ಡ] 
ಮ್ಮಾ. ವಿನಯ (ಕ್ರಿ). ಮಿಂದ್ಕು (ಭೂತಕೃ)- ೧. ಸ್ನಾನಮಾಡು ; 
ಜಳೆಕಮಾಡು ; . “ ಅಶ್ಲವನಃ, ಸ್ನಾನಂ, ಸವನಂ -ಈ ೩ ಮಾವುದು” 
(ಹಣಯು- ೬6-೨೩9)) ಈತಂಗೆ. .. ಮಾಯಲ್‌ ಬೇಡಿದೊಡಮೆಅಕೆಯದಿ 
ರೆಂದು ಕಲ್ಪಿಸಿದೊಡೆ (ಕಕ್ನಾಣ- ೭-೬) 3 ಪಂಚರತ್ನಗರ್ಭವಿವಿಧೌಷಧಿ 
ಸಂದರ್ಭಶಾತಕುಂಭಕುಂಭಸಂಭೃತವಂಂಗಲಜಲಂಗಳಿಂದಂ ಎಂಸಿಸೆ ಮಿಂದು 
(ಆಂ. *-೩೩ 2) ; ತೊಲೆಯ ಮಾವಣ್ಣಗಳಿರಾ ತೊಆ್‌ಯ ಮಾವ 
ಸ್ವಾಮಿಗಳಿರಾ ತೊಜ್‌ಯಿಂ ಭೋ (04: ೬೪)- ೨. ಸ್ನಾನಮಾಡಿಸು ; 
ಜಳಕಮಾಡಿಸು ; “ ಮಾ-ಸ್ಮಪನೇ (ಕುರ): ೩. ನೆನೆ; 
ತೋಯು : ಪಣ್ಣೊಲೆಯಂ ಗಿಳಿವಿಣ್ಣು ಚುಂಚುವಿನ್ವಿಅದಡೆ ಸೋಕೆ 
ಸೋನೆಯೊಳೆ ದಾಂಗುಡಿ ಮಿನ್ನೆಸೆದಿರ್ಪವು - . . ಲತೆವಳ್ಳಿಯುಮಲ್ಲಿಯ 
ನಾಗವಳ್ಳಿ ಯುಂ 2318, 4&೦-೨೯; 920). ಮಾಯು; 
೧. ತಾನೋವಿ ಮಾಯುತ್ತಿರಲು ನಿನ್ನಯ ತೀವ್ರತೆರೆಗಳಲಿ ಓವೆನುತ 
ಹೊಬ್ಯುಲಿಕೆ ನಿನಗೆಯು ನಾವು ನುಡಿದೆವು (ಕತ: ೨-೨೮) ; ಪುಷ್ಕರಣಿ 
ಯೆರಡುಂಟಲ್ಲಿ ಮಿಂದನು ಸರಸಿಯೊಂದಜಿಕೊಳು (ತೂರರಾ, ೪-೨-00); 
ಮಾವ ಮಿಂದಾಗಿಲ್ಲವಲ್ಲ; ಬಿಸಿನೀರು ಕುಯಿಸಿದ್ದೇನೆ.  ಮಾಯಿರಿ 
(ಮುಂಗಿಯಂ. ೩. ತೊಳೆವ ಮಳೆಯೆನಿತರಿಂ ಚೆಲ್ವಡೆದುದೀ. ಸುಗ್ಗಿ 
ಕುಳಿರ ತಂಬನಿಯೆನಿತರಿಂ ಮಿಂದಿರುವುದು (೫೮ರ. ೦೦೮-3೪) : ಹೊಸ 
ಮಳೆಯಲ್ಲಿ ಮಿಂದು ನಿಂತ ಇವಳ ಎದೆಯಲ್ಲಿ ಸ್ವರ್ಗವೇ ಪ್ರತಿಫಲಿಸುತ್ತದೆ 
ಯಂತೆ | (ಕಾರ, ೪) - ೪. ಖತುಸ್ನಾನಮಾಡು; ಅಂದು ವರಪ್ರಹ್ಲಾದ 
ದೇವನ ಮಂದಹಾಸದ ಗರ್ಭವಾಗಿರೆ ಮಿದು ಮಾಸತ್ರೆಯಗಳಂಗಿರಲಾ 
ಕಯಾತಿಯಲಿ (ಸಂಠಕ: 6-00) ; ಹಗಲಿರುಳೂ ನಿನಗೆ ಒಂದೇ ಯೋಚನೆ. 
ಮೊನ್ನೆಯಲ್ಲವೇ ನಾನು ಮಿಂಡದ್ದು (ತೋಡ. ೩): ೫. (ಆಲಂ) 
ಮುಳುಗು ; ಅಡಗಿಹೋಗಂ : ಕಣ್ಣೀರಿನೊಳಗೆ ಮಿಂದಳು ಮೈ ಮಣಕ 
ದಳು ಮೂರ್ಛಶೆವಡದಂದು ಬಿದ್ದಳು ಭೂಪನರೆಸಿ (ತ(ರಂತಾಂ- ೫-0೮) ; 
ಇಂದಿರೇಶನೆ ನಿಮ್ಮೆಡಿಯ ಪದನ್ವಂಪ್ರವನು ನಾನೊಂದಿ ಸುಧೆಯಲಿ 
ಮಿಂಡು ವಿಷಯವ ಬಯಸುವವ ನಾನಲ್ಲ (ಸರಾಗ: ೦೦-೦೨-೭)” 
[ದೇ.॥ ತುಳು. ಮಾ; ತೊಡ. ಮಾಯ್‌ ; ಪರ್ಜಿ. 


(ಎ35 


೦೫೩). 


ಮಾ; 


ಗಡಬ. 


ಮಾ. ಮಿಯ; ಗೊಂಡಿ. ಮಿಯಾನ: ಮಾನಾ ; ಕುಣ, ಮಾವ, 
ಕುವ. ಮಾಅಲಿ] 

ಮ್ಮಾ (ನಾ). ಒಂದು ಅನುಕರಣಶಬ್ದ ; ಮಿಂಚುಳ್ಳಿಯೊದು ಮಾ 
ಮಾ ಮಾ ಎಂದು ಕರೆಯುತ್ತಿದ್ದುದೂ ಕೇಳಿಸಿತು (ಮರೆತು - ೦೮4): 

ಮಾಂ, 'ಮಿಾನ್‌, 'ನೋ. 

ಮಾಂ." ದಾನ್‌ ' ನೋ. 


ಮಾಂಗುಡಿ (ನಾ). ಮಾನಿನ ಗುರುತುಳ್ಳಿ ಬಾವುಟ; ಮಾನಧ್ವಜ : 
ಪೂಗಣೆ ಕರ್ವವಿಲ್‌ ಮಿಳಿರ್ವ ಮಾಂಗುಡಿ . . . ಸುಗ್ಗಿಯೆನಿಪ್ಪವೆಲ್ಲ 


ಮೊಂದಾಗಿಯೆ ದರ್ಪಕುಗೆ ಸಮನಿಪ್ಪ ಜಗಜ್ಜಯದರ್ಪಮಂ ಸಮಂತಾಗಿಸ 
ಲೊಂದೆ ಸಾಲ್ಗುಮೆನಿಸಿತ್ತು , ಕುಮಾರಕೃತಪ್ರಸಾಧನಂ (ಕರ್ರಿ: ೩-೩೩). 
[ಮ್ಯಾ (ಮಿನ್ಸ್‌) - ಗಂಡಿ] 


ಮಿಾಂಗುಲಿ 


ಮಾಂಗುಲಿ, (ನಾ). ೧. ಮಾನನ್ನು ಕೊಲ್ಲುವವನು ; ಬೆಸ್ತ ; ಕುಲಿ 
ಮಬುದರ್ಶೆ-ಮಾಂಗುಲಿ: ಅಜಗುಲಿ (ಕರರ: ೦೪೬ ಕ್ರಯ) ; ಮಾನಂ 
ಕೊಲ್ವಂ ಮಾಂಗುಲಿ (1ಣ್ಮರು- ೫೪೬ ಶೃಯೋ) ; ಪಿಂಗದೆ ಸೇನಜಿತನಣುಗಿ 
ಪೆರಸಂ ಮಾಂಗುಲಿಯ ಕುಮುದ್ವತಿ ಕೈವಿಡಿದಳ್‌ (ಬರವ ೪). ೨. 
ಮಾನನ್ನು ಕೊಲ್ಲುವ ಕೊಳ್ಳೆರೆ, ಕಡಲ ಹದ್ದು ಮುಂತಾದ ನೀರು 
ಹಕ್ಕಿ: ಮುಳಿದು ನೋಟ್ವನಂತೆ ಕೈಗಣ್ಣ ಜಲಗಾಅನಂತೆ ಮಾಂಗುಲಿ 


” ೨ * ವಿಂದಿಂತಂಮನೇಕಪಸ್ಷಿಜಾತಿಗಳಿಂ '(ಬುಶು- ೨-೩6 5) 7, ಗೆರುಡಂ 
ಕರ್ಬಕ್ಕ - - - ಮಾಂಗು [8೬೫೫ಗಿ]ಲಿ ಮರಕುಟಿಗಂ - : : ತವ್ಮನಾಂತಸ್ಮ 
ಮಿರ್ಕುಂ (ಕಂ: 4-೩): [ಮಾ (ನಮಾನ್‌) 4 ಕುಲಿ] 


ಮಾಂಗುಲಿಗೆ (ನಾ).. ೧. ಅಮಾಂಗುಲಿ ೧ : “ಧೀವರ ಜಾಳಿಕ ದಾಶನಾಮ 
ಮಾಗುಲಿಗ” (ಹ್ಹ: ೬೬-69) ; ' ಮಾಂಗುಲಿಗನೊಂದಾಮೆಯಂ 
ಬಾಟ!ವಾಟ$ ನಾಲ್ಕು ಕಾಲಂ ಕಟ್ಟಿ ಬಳ್ಳಿಯ ಕೊರಲೊಳ್‌' ತಗುಳ್ಳಿಯೆಬಲೆ 
ಪಿಡಿದುಕೊಂಡು ಪೊಬಲ್ಲಿದಿರಂ ಬರ್ಪೊನನರಸಂ ಕಂಡು: (ವಶ್ಮಾಂಾ- ೨೦-೦೪); 
ಮಾಸುಗುಲಿಗೆನೆನುಫಿಯುಮಣಮಾಂ ಗುಣಮನೆ ಬಿಸುಟಿನಿಲ್ಲ ನಿಮಗಂ 
ಮಗನಾದಂಗೆನಗೆ ಬಿಸುಡಲಕ್ಕುಮೆ (ಕಂಕಣ: ಆ); ಮಾಂಗು 
[೫ ೧-ಬು]ಲಿಗರಾ ಬಲೆಯಂ ತೆಗೆದು ನೋಡಿ (ಶಂತಕಂ- ೦೬೯-೬) 
ಪಿ: ೬ ಮಾಂಗುಲಿ ೨: ಬೇಟಿ ಮಾಡಿಸುವಲ್ಲಿ ಒಂದು ಮಾಂಗುಲಿಗನೆಂಬಿ 
ಹಕ್ಕಿಯು ಗಗನದೊಳಾಡಂತ್ತ (84. ೪2)... [ಮಾಂಗುಲಿ4- ಗ್ಯ] 

ಮಾಂಗುರಲಿಗವಳ್ಳಿ (ನಾ). ಮಾಂಗುಲಿ ೨; ಮಾಂಗುಲಿಗವಕ್ಕಿ 
ಕೊಳನೊಳ್‌ ಮಿಂಗೆಅಗುವ ತೆಅದಿನೇಕಿಗಿ (ಗಣಯುಂ- ೬ ೪೩)- 

_ [ಮಾಂಗುಲಿಗ 4 ಪಕ್ಕಿ] 
ಮಾಂಗುಲಿಗೆ (ನಾ). ಮಾನು ಹಿಡಿಯುವ ಜಾತಿಯವಳು ; ಬೆಸ್ತರ 


ಹೆಂಗಸು: ವ್ಯಸನ ತಂದೆ: 'ವಿಸಗುಲಿಗೆಯೊಳ್‌ . . ; ನರರು 
(ತತುಕ- 00-0೩9). [ಮಾಂಗುಲಿಗ 4 - ಎ] 
ಮಾಂಗುಲಿವಕ್ಕಿ (ನಾ). ಎ ಮಾಂಗುಲಿ ೨: ಅಸೈೆಗಳೆ ಲಕ್ಷಣದ 


ಸುರೇಖೆಯ ಮಿಾಂಗಿರದೆಅಗುತೆಅಗುತೇಳುವ ಮೊಸಮಾಂಗುಲಿವಕ್ಕಿಗಳೋ 
* ವಿಂಬಂದದಿನಂಗನೆಯೊರ್ವಳ್‌ ಕೈವಿಡಿದಾಡುವ ತಿಜ್‌ಕಲ್ಲೊ | ಪ್ಪಿದುದು 
(aon. 0-40 :[ಮಾಂಗುಲಿ + ಪಕ್ಕಿ] 
ಮಾಂಗುಜುಹು (ನಾ). ಮಾನಿನ ಚೆಹ್ನೆ, -ಗುರುತು: 
ಜೀಯ ಚಿತ್ತೈಸು (ನೋಡತ- ೦-೪) - 
[ಮಾಂ (ಇಮಾನ್‌) 4 ಕುಣುಹು (ಆಕುಿಪು)] 


ವಿುಗುಜುಹಿನ 


ಮಾಂಚುಳ್ಳಿ 'ಮಿನ್ನುಳ್ಳಿ` ನೋ. 
ಮಾಂಟ್ಟು: ಮಿಟ್ಮು (ಕ್ರಿ). ೧. ಮೂಲೋತ್ಪಾಟನ ಮಾಡು ; ಕೀಳು; 
ಹೊರಗೆ ತೆಗೆ: “ಮಾಂಟು - ಉತ್ಪಾಟನೇ, ಉತ್ಕರ್ಷವ್ರವ್ಳೇ ಚ 


(ಮಾಟುವ ಆಯುಧ)” (ನರಾ); ನೋಜಿ ನೋಡೆ. ಕಣ್ಗಳು 
ಮಾಂಟುವರುಂ ನುಡಿಯೆ ನುಡಿಯೆ ನಾಲಗೆಯಂ ಪಿಡಿದು ಪೆಡತಲೆ 
ಮಿಂದುರ್ಚುವರುಂ  (0ಕ- ೫-೦೩8); ರವಿಶಶಿಯಂ ಮಾಂಟು 
ವನೊ ಗಗನತಳದಿಂ (ಗಂಡು. ೩-೦೯); ಬೋಳೆಯಂಬು ತೆಗೆದು... 4 
ಭೋಂಕೆನಲು ಮಾಂಟಿ ಒಡೆದಿರ್ದ ಕಣ್ಣೊಳಗೊತ್ತಿ (ಕಡ್ಡಿರೆ. ದೇ: ೦೪೮-೦೨). 
೨. (ಸನ್ನೆಕೋಲು, ಉಂಗುಟ, ಬಾಣ ಮುಂತಾದುವುಗಳಿಂದ 
ಮೇಲಕ್ಕೆತ್ತು ; ಎಬ್ಬು ; ನೆಗಹು: ಉಂಗುಟದಿಂದೆ ಮಾಂಟುವಂ 
ನಗಮನಿವಂ (ಎ೪. no. 5-೮೩ ; 1122) ; : ಉಪೇಂದ್ರನುರ್ಬಿದ 
ಮಳಿಸಿಂದೆ ಮಂದಸಿನ ಮುಚ್ಚುಳನುಂಗುಟದಿಂದೆ ಮಾಂಟಿ ಪೋಗೊಡೆದು 
(80-೬-೩೦); ಗುದ್ದಲಿಯನೆತ್ತಿ ಮಾಂಟುತ್ತೆ ಪೊಡೆಯೆ ಮುಂದೆ ಹೊಸ 
ಹೊನ್ನ ಹಿರಿಯ ಕೊಪ್ಪರಿಗೆಯಂ ಕಂಡು (ಸಿಕ್ಕಾ ೩-೪). ೩. ಹೊರಗೆ 


ಬರು ; ಹೊರಸೂಸು ; ಅಲ್ಲಿಯಾತ್ಮದ ಬದುಕೆವಳ್ಳಿ ದುಂಗುಡಿ ದಾಂಟಿ' 


೩೬೧೫೮ 


4° 


ಮಾಂಟ್ಮು 


ಕಾಲ ದೇಶಾಂಡವನೊಡೆದು ಮಾಂಟೆ, ಬ್ರಹ್ಮಮಂ ತಬ್ಬು ವುದನಂತತೆಯೆ 
ನೀಂಟೆ | (ತ್ತಾ: ೩೫-೬೬೭): ೪9, ಮೇಲಕ್ಕೇಳುವಂತೆ ಮಾಡು ; 
ಎಬ್ಬಿಸು : ಹಲಬಾರಿ ಕೇಳಿದೆನು. , , ನಿನ್ನ ದನಿಯ ಬಳಲಿ ನಿದ್ರಿಸು 
ತಿರುವ ನೆನವುಗಳ ಮಾಟುತ್ತೆ ಕಳವಳದ ಕನಸುಗಳ ಹರಿಸುತಿಹುದ (ಏಸೀ. 
33-9): "೫. ನೆಗೆ; ಹಾರು; ಚಿಮ್ಮ್ಕು.: ಉಪ್ಪರಿಸುತ್ತುಅ ಮಾಂಟಿ 
ದಾಂಟಿ ಕೆಂಟಳಿಸಿ ಪೊದಳ್ಳು ವಾಯ್ಸ ಪೆರಿಯಿಟ್ಟುದು ವಾಯುರಯಂ 
ಹಯದ್ವಯಂ (8೩೩. 0೩-೯0)- ಓ ಹೆಚ್ಚಾಗು; ಅಧಿಕವಾಗು ; 
ಅತಿಶಯವಾಗು : ಮಾಂಟುವಗ್ಗದ ಶೋಕದಿಂದಿರೆದೆ ಫೊಅಮಟ್ಟು...... 
ಆಂಬಿಕಾಭವನಮಂ ಸಾರ್ದಂ (ಕೈಿಕಾ. ೩೦-39) ; ಮೊತ್ತಮೊದಲ 
ಗೆಡೆಯ ಗೆಣೆಯ ಪೊಸಕೂಟದ ಕೂರ್ಪೆರ ಮಾಂಟಿದ ಸಂಶಸದುರ್ಕಿನ ಫರ್ಚುಗೆ 
ಯೊಂದು ಲೀಲೆಯ ಮಾಂಕ್ಕಿಯಿನಡಿಗಡಿಗೆ ತಂತಮಗೆ ಬೆರೆವೊಡನಾಟದ 
ತೆರೆಗೈಯ ತಲಕ್ಕಿಯಿಂ (ಉರತಿಕ್ಕ- 60-00). ಮಾಟು: ೧.ವೆರಿ 
ರಾಯರ ವಂಶೆಬೀಜವನು ಬಿತ್ತುವರೆ ನೇತ್ರಾವಳಿಯ ಮಾಟಿತ್ತಿ ಕಾರಾಗುರ 
ದೊಳಗೆ ಕಳತ್ರಸಹಿತನಶನದೆಂಧಿಕಪುತವ ಮಾಡೆಂದ (ಕಣ. ಎಟ); 
ದಾಟುನೆನು ಕಡಲೇಳನವಿಯ ಮಾಟಿ ಸಪ್ತರಸಾತಳದ ತುದಿಗೋಟಿಗಿಳಿ 
ವೆಸು (ಶೂರರ, 9-03-40) ; ಕಣ್ಣಪ್ಪನು , , , ಅಂಬಿನಿಂದ ತನ್ನ 
ಒಂದು ಕಣ್ಣುಗುಡ್ಡೆಯನ್ನು ಮಾಟಿ ತೆಗೆದು ನಿರು ಹರಿಯುತ್ತಿದ್ದ 
ದೇವರ ಕಣ್ಣಿಗೆ ಹತ್ತಿಸಿದನು. (8:80. ೩೪, ೨೪). ೨. ಹರಗಿರಿಯ 
ಮಾಟಿತ್ತಿದುಬ್ಬಟಿ [ಶಾಣಂ- ನೊಡೆಯೆತ್ತಿದುಬ್ಬಟೆ]ಯರಸಲಾ ದಶವದನೆನು 
(ಕರತ. ೯೩೦, ಓ. ಮುಂದಕ್ಕೆ ಚಾಚು ; ಮುಂದೂಡು ; 
ರಾಣಿಯ ಅವ್ವೈಯಾಡ ವೀಕವ್ವೆ 'ದೀಪ ಮಾಟಿ ಹೋಗುತ್ತಾಳೆ 
(ಸಸ4- 038) ; ಪ್ರತಿಯೊಂದು ಸಲ ಮಾಟುವಾಗಲೂ ಹುಡುಗಿಯರು 
ಬಂದು ನುಡಿಶಾಡನ್ನು ಹೇಳುತ್ತಾ ಭರ್‌ ಎಂದು. ಏಣಿಯನ್ನು ತೂರುತ್ತಿ 
ದೈರು (ಕರ್ಕಿ: 00): ಲಿ. ಆಲುಗಿಸು; ಮಿಟುಕಿಸು: ನೋಡಿ 
ನೋಡಿ ಎನ್ನ ಮುಖದ ನೋಡಿ ಕಣ್ಣು ಮಿಟುವರಮ್ಮ (ಪುರಂರ. ೨-0 
ನುಶಿ) ; ಧೈರ್ಯೋತ್ಸಾಹವನ್ನು ತಾಳಿ, ತನ್ನ ಕಣ್ಣನ್ನು ಮಾಟು 
ಶ್ರಿರುವಸ್ಪರಲ್ಲಿಯೇ (ಕಠ. ೮). ೯. ಉಕ್ಕು; ಹೊಮ್ಮು ಧರೆ 
ದೊಟಲಂಬುಧಿ ಮಾಟಲಹಿಪತಿ ಕೂರ್ಮರಗ್ಗಳಿಕೆ'ಪಾಟಗೆಡೆ ತೋಜ್‌ಸಿದರೀ 
ಪರಿಪಾಟಿಯಲಿ . . . ಗಣನೆಯಿಲ್ಲದ ರಾಮಸೈನಿಕವ (dn. 1s). 
೧೦. ಮಾರು; ಅತಿಕ್ರಮಿಸು : ರೂಪರೂಪಗಳನು ದಾಟಿ ನಾಮ 
ಕೋಟಿಗಳೆನಂ ಮಾಟಿ, ಎದೆಯ ಬಿರಿಯೆ ಭಾವದೀಟಿ (9. ೬೦-೪). 
೧೧- ಯಾವುದಾದರೂ ತಂತೀವಾದ್ಯವನ್ನು ಬೆರಳಿನಿಂದ ಮಿಡಿ, _ 
ನುಡಿಸು : ಕೋಣನಿದಿರಿಗೆ ಕಿನ್ನರಿಯ ಮಿಟಿದಂತೆ. (ಫರಂದ. ೨-೦೫-2); 
ಈಗ ಒಂದು ತಂಬೂರಿಯ ತಂತಿಯನ್ನು ಮಾಟಿದರೆ ಅದರೆ ಮೇಲೆ ಅಲೆ 
ಗಳು ಓಡುಪುದು ಕಾಣುವುದರ ಬದಲು ತಂತಿಯಂ. ಕೆಳಕ್ಕೂ ಮೇಲಕ್ಕೂ 
ಬಾಗುತ್ತಾ ಸ್ಪ ಂದಿಸುತ್ತಿರುವುದು ಮಾತ್ರ ಕಾಣುವುದು [CN ; 
ನಿನ್ನ ಕೃತಿಯ ಸ್ಮೃತಿ ಶಾಂತಿಶ್ರುತಿಯ ತಂತಿಯನ್ನು ಮಾೂಟುಸಹುಮು 
(6ರಳು- ೩೪೨-೯)- 

ಮಿಂಟಿಡು, ಮಾಟಿಡು - ಮೆಟ್ಟು ; ತುಳಿ ; ಹಿಡದು ಜಡಿದೆಳನವಿಲನುಂ 
ಔಾಂಟಿಡು (90%. ೦೮-೩); ಆನದ್ರಿಕೂಟ ಸಮದಿಭರಥಪದಾತಿಯ್ಭಿ 
ಮೊಡವೆರೆದು. ಮಾಟಿಡಲ್ಪಪ್ಪೈ ದಾನವರ ರಾಘವನೋರ್ವನಂ ಕಳುವೆ 
ಮಂನಿವರ್ಯೆನೆ (ಕಂಕಣ: ಮಾಟಾಡಿಸು ಎ ಮೇ 
ಎತ್ತಿ ಅಲುಗಾಡಿಸು: ಮಾಟಾಡಿಸಿತು ಭೂಮಿಯಂ - ಮೆಃರು 
ಶೈಲಮಂ ದೂಟಾಡಿಸಿತು . . . ಹನುಮನಬ್ಬರಣೆ (ಒಣ. ೦೬-1). 

[ದೇ.॥ ತಮಿ. ಮಿಣ್ಣು, ಮಾಟ್ಟು ; ಮಲ, ಮಿಡನ್ನು, ಮಾಟ್ಸು, 
ತುಳು. ಮಾಂಟು, ಮಾಟು ; ತೆಲು, ಮಾಟು] 


9-00-೪); 


ಮಾಂಟ್ಕು 


ಮಾಂಟ್ಕು, ಮಾಟ್ಮು (ನಾ). ೧. ಎಬ್ಬಿ ಹೊರಗೆ ತೆಗೆಯುವುದು; ಕೀಳ 
ವುದು: ""ಉತ್ಕರ್ಷದ್ರವೃದೊಳ್‌. ನೆಆ್‌ ಕೀಟ್ಕುದಳಿ.ೊಳಕ್ಕೂ ಮಾಂಟೆಂಬ 
ಶಬ್ಧ” (ರುಂ. ೪0): ೨. ಆಧಿಕ್ಕ ; ಹೆಚ್ಚಳ : ಅತಿಶಯ : “ಉಬ್ಬರಂ 
೬.೬ ೬ ಮಾಂಟು, ಒಟ್ಟಹೆ, ಪೆರ್ಚುಗೆ ೨. ಈ ೧೯ ಆಶಿಶಯಂ'' (ಕಠಸಾ- 
೫-೫೩೪) ; ಮೇಂಟಿ, ಮಾಂಟು (66ರ: ೩೬ ಪ್ರಯೋ). ೩. ಶ್ರೇಷ್ಠ 
ವಾದುದು ; ಉತ್ತಮವಾದುದು : ಕೋಟಿಯಂ ಪೇಳ್ಡೇಳುಕೋಟಿ. 
ಮಂತ್ರಂಗಳ್ಗೆ ಮಾಂಟಿನಿಸಿ ಮೆಣ್‌ದ ಮಾಂಗಲ್ಯ. ಚಂದ್ರಜೂಟಮಂತ್ರ 
ಕೈಲ್ಲಿ ಸಾಟಿ (ಕರವ. ೪೪, ೪. ಒಂದು ಬಗೆಯ ಆಭರಣ : 
ಚಂದದಿಂದಲಿ ಮಾಂಟು ಕಿರಿಪಿಲ್ಲಿ ಎಲ್ಲವು ಮಂದಗೆಮನೆಗೆ ಒಪ್ಪಿದವು 
(ತಂದ್ರಹಾ.. ೪-0೬). ವಿಷಟ್ಕು: ೨. ಮಾಟೆನಲ್ಯಧಿಕದೊಳಿ 
ಪಳಂಚುಗುಂ” (೪೯8: 0) ; ಊಟದೊಳಗೆ ಮಾಹದೊಳಗೆ ಮಲ್ಲರ 
ಹೋರಾಟದೊಳಗೆ ನಾನವನೆ ಮಾಟಿನ ಕೊಬ್ಬ ಮಂಜ್‌ವೆ [ಉಕಾ ಆಟವ 
ನಡಗಸಿ ತೋಟುವೆ] (40% 45-3೩)- ೩. ಮಾಟೆವಿಸುವಿರವಂತಿಗೆಯ 
ಲತಾಂತದೊಳುರುಳ್ಲು (ಉರ್ಕಟಿ. ೦೦-೪೨೦); ಪಟ್ಟಣದ ಕಾವಲ ಭಟರು 
ಮಾಟಿನಿವ್ಸಾ ಪುರಕೆ ಬಂದ ಬಸವೇಶ್ವರನ ಚರಣಾಂಬುಜಕ್ಕೆ ಶರಣು (0850. 
೨-೦) : ಮಾಟೆನಿಪ ನವರತ್ನಭೂಷಣದಾಟದಟಲೆ ಲತುಂಗಿ ಮೆಜದಳು 
ಪಟ್ಟಿವಸನದಲಿ (6೫: ೦೦-೦-3). ೫: ಮಿಗಿಲು; ಮೇಲು : ವನಿತೆ 
ಯರನಾ ದೇಶದಲ ಮಾಟಿನಿಪರನು ಮೃಗವಕ್ಷಿ ಕೃಷ್ಣಾಜಿನವನಂತವನಿತ್ತು. 
ಸತ್ಯರಿಸಿದರು. ಫಲುಗುಣನ (ಕುಪ್ಮಾಗ- ೩-೬೦) : ಸೆಕಲಭೂವಲಯತಕೆ 
ಮಾಟೆನಿಸುವಾತನೀ ಪೊಳಲುಣ್ಮನೊರ್ವನೆ ಸಘಾಟಿಕೆಯೊಳು (ಕೃಜರಾ- 
6ಬ). ೩. ತಂತೀವಾದ್ಯವನ್ನು ಬೆರಳಿನಿಂದ ಮಿಡಿಯುವಿಕೆ. 
ನುಡಿಸುವಿಕೆ: ಸಾಣಿ ವರಕು ಮಾಟುಗಳಿಂ ಹದಗೊಳಿಸಿ (ಶೇಕ, 
3೩) ; ತಂಬೂರಿಯ ನಾದವನ್ನು ನಿಲ್ಲಿಸದೆ ಮಾಟಿನಿಂದ ಮುಂದುವರಿಸು 
ತ್ತಿದ್ದುದು ಸಭೆಯಲ್ಲಿನ ನಾದದ ವಾತಾವರಣವನ್ನು ಹಾಗೆಯೇ ಉಳಿಸು: 
ಶ್ರಿತ್ಹು (ಸಗ: 00). ೭. ಅಂದ; ಸೊಗಸು ; ಸೊಬಗು ; "ಮಾಟಿ 
ವಡೆ' ; ' ಮಾಟುವೆಣ್ಣು * ಪರಾ. 
ಮಾಂಟಾಗು, ಮಾಟಾಗು « ೧. ಉತ್ತಮವಾಗು : ಶ್ರೇಷ್ಠ 
ವಾಗು : ಎಂಟುವುರುಷರು ಮೂಲ್‌ಂಟುಸ್ತೀಯರು :ಸಹ ಮಾಂಟಾದ 
ರಾಗ . . - ಪಂಡಿದರುಪ್ಪವಡಕೆ 4ಕೈಳರೇ, ೨-೦೪೩) ; ತದೀಯ ಜನಂಗ 
ಅಿತ್ತುದು ಸುದತಿಯರನಾ ಮಂಡಲಕೆ ಮಾಟಾದ ವಸ್ತುಗಳೆ (ಕುವ್ಮಾಸ- 
೩:೩5): ಮಾಟುದ ರಮ್ಮರತ್ನುಗಳಡಸಿದ ಕೂರ್ಮಪೀಠದೆ ಕುಳಿತು ನಿಟ್ಟಿ 
ಸಲು (ನೀತ 30-9). ವಿ. ಮಿಗಿಲಾಗು ; ಮೇಲಾಗು : ಕೋಟಿ 
ದವಿಶಶಿಗಳಿಗೆ ಮಾಟಾದ ಪ್ರಭೆ ಬ೧ದು ಸಾಳಿತ್ತೂ ಎನ್ನ ಮನದೊಳಗೆ 
(ಯೋಗಾಂಪಿ- 3೦೯-೦೮); ಕೂಟದರಸರ ಮಣಿಕಿರೀಟಸಾಮಗ್ರೀಯ ಕೋಟಾನು 
ಕೋಟಿಗಳ ಮಾಟದಾ ಪ್ರಭೆಗಳಿಂ ಮಾಟಪ್ಪ ಭೇದದಾ ನೋಟದಬಲೆ 
ಯರ ಹೃತ್ಕೋಟರದ ಸೇಶೋಷದ ಆಟದಿಂ (ಉನ. ೭): 
೩. ಚೆನ್ನಾಗು.; ಅಂದೆವಾಗು : ತಾಟಕಾಸುತನಿಗೆನುನಯದಿಂದ 
'ಬೋಧಿಸುತ ಮಾಟುದ ಹೊಮ್ಮರಿಯ ಮಾಡಿ ಕಳುವುತ (ನಂಳರಾ- 
8-೬೬-09), ಮಾಟಾಗಿ ಇ ಚೆನ್ನಾಗಿ; ಸೊಗಸಾಗಿ: ಹೊಟಕದ 
ಮಣಿಶಿರವನಲ್ಲಾಡಿ. ಮಾಸೆಯಂ ಮಾಟಾಗಿ ತಿದ್ದಿ , . . ಉತ್ತರಂ 
ನುಡಿದನು (ತುರಂಗ. ೩೬-೨೬). [ಇ ಮಾಂಟು] 
ಮಾಂಟುಂಜವೃನ, ವಿಾಂಟುಜವ್ವನ, ಮಾಟುಂಜವ್ವನ, ಮಾಟುಜವ್ಹನ 
(ನಾ). ಉಕ್ಕುವ. ಪ್ರಾಯ ; ತುಂಬುತಾರುಣ್ಯ :  "ಮಾಂಟುಂಜವ್ವ 
ನಿಗ' ಪರಾ. ವಿತಾಂಟುಜವ್ವನ ; ನಿಜಕಾಂತನಂಟಮಂ ಕೂಟಮಂ ಮಾಂ 
[೫ - ಮಿಂ)ಟುಜವ್ವನದ ಬೇಟಗಾರ್ತಿ ಕೂರ್ತು. ಬಗೆದು ಬಯಸಿ 
ಬಗೆಯೊಳ್ಳುವಿಸುತಿರ್ದಳ್‌ (೫ಜಿ. ೬೯೨ ನ); ಕೋವಳೆಗೆ ಮಾಂಟು 


೭೧೫೯ 


10 


4 


ಮಾಂಬಬವಿಗೆ 


ಜವ್ವನಂ, 
ಸ 


ತುವರೆಗೆ ಏುಂಜವ್ವನವೆೊದವಿತ್ತು (ನಕ್ಕ. ೦೦%-30)- 
ಮಾಟುಂಜವ್ವನ : ಮಾಟುಂಜವ್ವನದ ಶಬರಿಯರ್‌ ನಡೆತಂದರ್‌ (ಉದ್ದರಿ. 
3-೬೨). ಮಾಟುಜವ್ವನಃ ಮಾಟುಜವ್ವನದ ಸೊಬಗ್ಗಿಯಂ ನೆಜ್‌ ಕಂಡು 
ದಾಟದವರಾಲ [CU * ouk8)- 1ಮಾಂಟು, 4 ಜವ್ವನ] 

ಮಾಂಟುಂಜವ್ವನಿಗೆ (ನಾ), ಉಕ್ಕುವ ಪ್ರಾಯದ ತರುಣ ; ತುಂಬು 
ಹರೆಯದ ಯುವಕ : ಬಲ್ಜಿಡಿದಂ' ಮಾಂಟುಂಜವ್ವನಿಗನಾ ನುಡಿಗಳಂ 
ಮನದೊಳ್‌ (ಉದ? ೦೦-೪೫), [ಮಿಸಂಟುಂಜವ್ವನ 4. - ಇಗ] 

ಮಾಂಟುಗೈ (ಕ್ರಿ). ಉತ್ತಮವಾಗಿ ನೆರವೇರಿಸಂ : ತರುಬಿದ ಭಿಲ್ಲರಂ 
ಸದೆದು ರಾಯರ ಕಜ್ಮವನೈದೆ ಮಿಂಟುಗೈದುರುತರಮಪ್ಪ ಬಾಹುಬಲಮಂ 
ಮೆರೆದು ಧುರಧೀರ ಚೌಡಪಂ (64ಕ್ಕ- ೦-6೩). 
[ಮಾಂಟ್ಕು 2. ಗೈ (ಆ ಕೆಯ್‌,)] 

'ಮಾಂಟುಜದ್ವನ “ವಿನಾಂಟುಂಜವ್ವನ' ನೋ. 

ಮಾಂಟುವರಿ. ವಿನಾಟುವರಿ (ಕ್ರಿ). ೧. ಹೆಚ್ಚಾಗಿ ಪ್ರವಹಿಸು ; "ಉಕ್ಕಿ 
ಹರಿ: ಸೇವಂತಿಗೆಯ  ತೋಂಟದೊಳ್‌ ಮಾಂಟುವರಿವ ಪರಿಮಳದ 
ಪನಿನೀರ ಪಳ್ಳಮಂ ದಾಂಟಲಾಅದ ಬಾಲಮರಾಳೇಗಳಂ (ಗಂ. 
3-೬ ವು. ಮಾಟುವರಿ: ೨. ಮೇಲಕ್ಕೆ ಏರು; ಮೇಲೇರು : 
ಮಾಟುವರಿದು ಚಂದ್ರ ಸೂರ್ಯರೆನಿರದೆ ನಿರ್ದಾಟಿಪ ನಾಲ್ಕತ್ತೆಂಟುಕೋಟಿ 


ವೆಕಾಕೆಗಳಾ ಸೇನೆಯೊಳು : ಸಘಾಟಿಯಿಂದೆತ್ತಿ ನಡೆದುದು (ಪಾಂ. 
04-೦೩9)- [ಮುಂಟ್ಕು 4 ಪರಿ] 
ಮಾಂಟೆ 'ಮಿಟ್ಟೆ' ನೋ. 


ಮಾಂಬಟ್ಟೆ: 'ಮಾನ್ವಟ್ಟೆ' ನೋ. 

ಮಾಂಬಳಯಿಗೆ ್‌ಮಾಂಬಟಯಿಗೆ' ನೋ. 

ಮಾಂಬಳಿವಿಗೆ 'ವಿಸಾಂಬಟಿಯಿಗೆ' ನೋ. 

ಮಾಂಬಳಿವಿಗೆಯ "ಮಾಂಬಬಿಯಿಗೆಯ' ನೋ. 

ಮಾಂಬಬಯಿಗೆ, ಮಾಂಬಳಯಿಗೆ, ಮಾಂಬಳವಿಗೆ, ಮಾಂಬಲವಿಗೆ 
(ನಾ). ಮಾನಿನ ಗುರುತುಳ್ಳ ಬಾವುಟ ; ಮಾನಿನ ಚಿಹ್ನೆಯ ಧ್ವಜ: 
“ಮಾಂಬಟಿಯಿಗೆಯ' ಪರಾ. ಮಾಂಬಳಯಿಗೆ ; ಮಾಂಬಳಯಿ 
[೫೫ಂ. ವಿ]ಗೆಯಂ ಚೆಂಬೊನ್ನ ಕುಂಭಮಂ ಸಂಭ್ರಮದಿನರ್ಚಿಸಿದ ವಿಚಕಿಲ 
ಮಂಕಂಲಮಾಲೆಯಂತೆ ಕುಚತಟದೊಳಿ್‌ ಕಂಠಮಾಲೆ ಲೀಲೆವಡೆಯೆ (ಊತ. 
೫-೧೯5) ; ಅರಗಿಳಿಗಳೆಂಬ ವಾರುವಂಗಳೆಂ ಪೂಡಿರ್ಪ ಮೆರವ ಮಾಂಬಳ 
ಯಿಗೆಯ ತಂಗಾಳಿಯೆಂಬ ಪೇಚರರಥವನೇರಿ3 ೬. ದಾಳಿಟ್ಟನು 
(64೫, ೭೨೨೭). ಮಾಂಬಳವಿಗೆ : 'ಮಾಂಬಳವಿಗೆಯೆ' ಪರಾ. 
ಮಾಂಬಟವಿಗೆ : 'ಮಾಂಬಟವಿಗೆಯ' ಪರಾ. 

[ಮಾಲ್ಯ (ಎ. ಮಾನ್ಸ್‌) 4 ಪಟಯಿಗೆ] 

ಮಾಂಬಬಯಿಗೆಯ, ಮಾಂಬಳವಿಗೆಯೆ. ಮಿರಾಂಬಲವಿಗೆಯ (ನಾ). 
ಮಾನಿನ ಗುರುತಿನ ಧ್ವಜವನ್ನು ಹೊಂದಿದವನು; ಮಾನಿನ ಚಿಹ್ನೆಯ 
ಬಾವುಟವನ್ನುಳ್ಳವನು ; ಮನ್ಮಥ : “ಇಂಗೋಲ್ವಿಲ್ಲಂ . - . ಮಾಂಬಟಿ 
ಯಿಗೆಯಂ ಗಿಳಿದೇರಂ - ಇವು ೧೩ ಕಾಮದೇವಂಗೆ ಫೆಸರ್‌” 
(533. 5೭-೦೩) : ಅಂದು ಮಾಂಬಟಯಿಗೆಯಂ ಚೋಗದ ಜೋಹದ 
ಸಾಂತನನಿದಿರ್ಚುವ ಪದದೊಳ" .. . ಕೂಡಿಟ್ಟ ಕೋಲ ಮೂಡಿಗೆಯ 
ನೂಟಾಜಿುವಗೆಯ ಪೂಗಳಿಂಬಾಗೆ (ಉರಾಕ್ಕ. ೦೦೨-೩): ಮಾಂಬಳ 
ವಿಗೆಯ; “ಉಪೇಂದ್ರಾತ್ಮಜಂಗೆ - - - ಮಾಂಬಳವಿಗೆಯ . . . ಪೆಳರದು” 
(ಕಜ. ೪0): ಮಾಂಬಟವಿಗೆಯ : ""ಪೆಳ್‌ಗೊಡೆಯಂ . . , ಮಾಂಬಟ 
ವಿಗೆಯಂ . . . ಅಲರ್ವಿಲ್ಲನೆಂದು ಕಾಮಂ” (ಕುಳ. 36)- 

[ಮಾಂಬಬಯಿಗೆ 4 - ಅ] 
ಏಇಂಬಣಟವಿಗೆ “ವಿನಾಂಬಬಯಿಗೆ' ನೋ. 


ಮಾಂಬಟಧಿಗೆಯ 


ಮಾಂಬಲಿವಿಗೆಯ. "ಮಾಂಬಬಯಿಗೆಯ` ನೋ, 

ಮಾಂಬುಲಿಗ "ಮಾನ್ಸುಲಿಗ' ನೋ. 

ಮಾಂಬುಲಿ$ (ನಾ). ಮಾನು ಹಿಡಿಯುವವಳು ; 'ಬೆಸ್ತರವಳು ; 
ಮತ್ತ್ಯನೆಂಬ ಮಿಾಂಬುಲಿಗಂಗಂ ' ಮಂಡೂಕಿನಿಯೆಂಬ ಮಾಂಬುಲಿತಿಗಂ 
ಪೂತಿಗಂಧಿ ತುಂಬುಗೆಯೆಂಬ ಮಗಳಾಗಿ ಜನಿಯಿಸಿ (ಐಶಾರೇ, 0೬.6 ನ). 

[p ಇದು *ಮಾಂಗುಲಿತಿ' ಎಂದಿರಬಹುದೆ?] 

ಮಾಂಬುಳು 'ಮಾಂಬುಟು' ನೋ. 

ಮಾಂಬುಟಿ, ಮಾಂಬುಳು, ಮಾನಂಬುಟು, ಮಾನುಂಬುಟು (ನಾ). 
ತನ್ನ ದೇಹದಿಂದ ಬೆಳಕನ್ನು ಹೊಮ್ಮಿಸುವ ಒಂದು ಬಗೆಯ 
ಹುಳು ; ಮಿಂಚುಹುಳು : ಎಮ್ಮನ್ನರಪ್ಪ ನರಕೀಟಕಂಗಳ ತೇಜ 
ಮಾದಿತ್ಕನ ತೇಜದ ಪೊರೆಯ ಮಾಂಬುಟುವಿನೆ ತೇಜದಂತಕ್ಕುಂ (ಕರಕ, 
೬-೨3 ನ); ಅಂಬುಜಸಖನಿರ್ದಂತಿರೆ. ಮಾಂಬುಟು ಖದ್ಯೋತಮೆಸಿಪ 
ಮೋಲ್‌ ಮಂತ್ರಿವೆಸರ್‌ ನೀಂ ಬಹುನೆಯವಿದವಿರೆ ಬೇಳಂಬಮಿದೆಮ್ಮಂದಿಗರ್ಗೆ 
ಮಸುಧಾಧಿಪತೀ (ಪರ್ಕಪು. 3-8೬); ಮಾಂಬುಟುವಂ ನಡು ಬತ್ತಿದ 


ಕೆಂಕಿಯಂ. . . ಕನಸಿನೊಳ್‌ ನಿಶಾಂತಂ ಕಂಡಂ (ಪುಠ್ಕಾಸ್ತ- ೯-೦೨). 
ಮಾಂಬುಳು : ಸುಚಿಃಯಲ್ಕಾಗದೆ ಮುಂನೆ ಸೂರ್ಯ್ಯನುದಯಂ 
ಗೆಯ್ದನ್ನಮನ್ತಿನ್ತು ಮಾಂಬುಳೆಗಳ" (4. ೪, ತಕ 8-೬; 


1396); ಸೇರಿಸಿ ಮುತ್ತು ಮಾಣಿಕದೊಟ್ಟು ಕರಿಯಳು ಸಾರಿ ಕಂಡಳು 
ರವಿಗಳುಕ ತಾರಗೆ ಮಾಂಬುಳು ಸಹವಾಗಿ . ಮಜಿಹೊಕ್ಕ' ಕಾರಿರುಳಂಗನೆ 
ಯಂತೆ (64. 3-೫೩) ; ಆ ನೃಪನ ಸುಪ್ರತಾಪನವೀನಾರ್ಕಪ್ರಭೆಯ 
ಮುಂದೆ ಮಾಂಬುಳುವಿನವೋಲಾನುವೆಸೆದಿರ್ಕುಮಲ್ಲದೊಡೇನದು ಖದ್ಮೋತ 
ಮೆಂಬ ಹೆಸರಾಂತಪುದೇ (ವೃ 80. ೨-೪), ಮಾನಂಬುಬು: ಮಿನಂಬುಟು 
ವುಮಂ ನೀರಿಲ್ಲದ ಕೆಅೆಯ ನಡುವುಮುಂ ಪೊಗೆ ಪೆರ್ಜಿ ನೆಗೆದ 
ಕಾಟ್ಕ್‌ರ್ಚುಮಂ , . . ಕಂಡೆನೆಂದಂಜಿ (ಕತ್ಮಾರಾ- 61-೨೬); ಮಖಂಬಿಟ್ಟು 
ಪರೆದ ಕಬ್ರಲೆಯಂ ಬಿದಆ್‌ ತೆರಳ್ಹಿ ಬೆಳಪ . ಟಿಳೆಗಿಂದೆಸೆದಿರ್ವಂಬುಜಸಖ 
ನಂತಿರೆ ವಿನಾನಂಬುಟು ಬೆಳಗಿದಪುದಖಳಗಗನಾಂತರಮಂ (ಉಪಾ. ೬೪೨) ; 
ಮಿಾನಂಬುಲು[ಶಾಶಾಂ. ೪]ಬಾನಂಗುಳಿಗೆ (ಕರುದ-0೬೨ ಶ್ರ ಯೋ);“ಬಳಪಕ್ಷಿ” 
(ಕರರ. ನ. 064 680), ಮಾನುಂಬುಯು ; ತಾನಬಿಕ್ತಿವಟ್ಟು ಬೇಡುವ 
ದಾನಗಜಂಬೆರಸು ಬಂದು ಕಂಡಪೆವಾಮಂದಾ ನಡೆದು ಬರುತ್ತಿರ್ದರೆ 
ಮಾನಮುಂಬುಟು ಬರ್ಪ ತೆಟದೆ ದಿನಪತಿಗಿದಿರಂ. (ಅನಂಪು- 08-೭೩), 
[ಮಾಂ (ಇ ಮಾನ್‌) 4 ಪಟು] 
ಮಾಂಬೊಣರೀ (ನಾ). ಮಾನಿನ ಜೋಡಿ, _ ಜೊತೆ : ಆಂ ಬರ್ಶನ್ನೆಗ 
ಮಿರದೆನ್ನಂ ಬರವೇಟ್ವಟ್ಟದೆನ್ನ ಕಣ್ಣೂ ಸ್ರಣರೆಂಬೀ ಮಾಂಬೊಣರಂ ಲಾವಣ್ಯ 
ರಸಾಂಬುಧಿಯೊಲ್ಲಿ ವಿ ಮೂಡಿ ಮುಟ್ಯುಡಿಸುವೈ (ಭಧ: ೪-80); 
ಮಾಂದೊಣರ್‌ ತೋರಮುತ್ತುಗಳಂ ಕಾಣುವ ಮಾಟಕ್ಕಿಯಿಂ ತರಳ 
ನೇತ್ರದ್ವಂದ್ವದಿಂ ಬಾಷ್ಟಬಿಂದುಗಳಂ ಸೂಸಿ ಲತಾಂಗಿ ಭಂಗಿವಡೆದಿರ್ದಳ್‌ 
(810. 00-00) ;ಇನಿಯನ ಕಡುಗುಡಿ ಮನೋಜನ ಬೆನ್ನಟ್ಟಿದೊಡೆ ಬಿಸುಟ 
ಪಟಯಿಗೆಯೆನ ಕೋಳ್ವೊನಲೊಳಗೆ ಪೊಳೆವ. ಮಾಂಬೊಣರನಲಂಪಿಂ 
ಮಾನಲೋಲಲ್ಯೋಚನೆ ಕಂಡಳ (9. ೪-00೬). 
[ಮಾಲ್ಯ (ಮಾನ್ಸಾ) 4 ಪೊಂ 
ಮಾಂಬೊಲಸು (ನಾ). ಮಾನಿನ ಮಾಂಸ: ಮಿಂಬೊಲಸು ನಾರ್ಪ 
ಹಯಂ. ಬಿಡದೆ ಕಾಗೆಯುಂ ಪರ್ದುಂ ಬಳಸುವವು (ಸುಳವ. 
ಆ ಕುಮಾರಿಯ ಮೆಯ್ಕೊಳೊಗದ ಮಾಂಬೊಲಸಿನ ಮಾಸನೆಗೆ 
ಸಮಸ್ತ ಪರಿಜನ ಪುರಜನಂಗಳ್‌ ಪೇಸುವುದಂ ಕಂಡು (ಮುಶಾನೇ-008ನ). 
[ಮಾಂ (ಮಾನ್ಸ್‌) 1 ಪೊಲಸ್ಕು] 
ಮಸಾಂಬೊಳಪು (ನಾ). ಮಾನಿನ ಕಂತಿ : ಆಕ್ಷಿಕಾಂತಿ ಮಾಂಬೊಳವೆನೆ 


| 
p 


"೩0. 


೭೧೬೦ 


25 


30 


40 


46 


ಮಾಟುವರಸೆ. 


ೋರೆದಪ್ಪಿದೆ ರೆತನವಿತವಾರ್ಧಿಯನೀಸಿ ಮೂಡುತುಂ - ಮುಳುಗುತುಮಿ 

ರ್ಪರ್‌ (ಕಿತ, ೬-೦೨೦. (ಮ್ಯಾ (ಮಿನ). ಪೊಳಪು) 

ಮಾಟರ್‌ 'ಮಾಟರ್ಕು' ನೋ. 

ಮಾಟರ್ಕು, ಮಾಟರ್‌ (ನಾ). (ವಿದ್ಯುಚ್ಛಕ್ತಿ, ಅನಿಲ, ನೀರು 
ಮುಂತಾದುವುಗಳೆ ಬಳಕೆಯ ಪ ಶ್ರಮಾಣವನ್ನು )ಅಳೆಯುವ ಸಾಧನ, 
ಮಾಪಕ ; ಮೋಟಾರು ಹೋಟಲ್ಲಿನ. ಬಳಿ ನಿಂತಂಕೊಂಡಾಗ ಮಾಟರು 
ನಾಲ್ಯೂವರೆರೂವಾಯಿಗಳಾಗಿವೆಯೆಂಬುದನ್ನು ತೋರಿಸಿತ್ತು (48. 

ಮಾಟರ್‌;; ಮಾಟರೀ ಎಲ್ಲಿದೇರೀ ಭಂ 60020806 
ಮಾಡ್ಬೇಕು (ರೂಕಾ. 04). [ ಇಂ. Meter ] 

ಮಾಟರ್ಕು (ನಾ). ಒಂದು ಉದ್ದದ ಅಳತೆ ; ಒಂದು ಮಾಟರು ಬಟ್ಟೆ 
ಕೊಡು (ಕಂ), [+= ಇ, 1೧06೧0] 

ಮಾಟಿಸು (ಕ್ರ): ೧. ಮಿಟುಕಿಸು ; ಕಣ್ಗಳ್‌ ಮಾಟಿಸುತ್ತಿರಲಿದು ಶಿವ 
ಪ್ರಶ್ಯಕ್ಷವಾಗುತ ನಿಂದು ಕಂಗಳ ಪಿಡಿದು ಗಹಗಒಸುತ್ತ ಮಂಂದಿರ್ದ (ರೇನಶ್ಚ- 
೧೩೨). 2 ಸಿಕ್ಕಿಸು; ಜೋಡಿಸು (7) : ಪಾಟಲಿಪೂಗಳ ಮಾಟಸಿ 
ಶಿಖೆಯೊಳು ಚಾಟಕತನದಲಿ ಕಾಟಕರತಿ ಭರದಿ (ಹಕುಕ. 0೪). 

, [ಮಾಟು, ( ಇಮಾಂಟ್ಯು) 4 ಇಸ್ಸು] 

ಮಾಟ್ಕ್ಮು 'ಮಾಂಟ್ಕು' ನೋ. 

ಮಿಟ್ಮು 'ಮಾಂಟ್ಕು' ನೋ. 

ಮಾಟುಂಜವ್ವನ "ಮಾಂಟುಂಜವ ಶನ" ನೋ. 


೯೦). 


(ಮಾಟುಂಜವ್ನನೆ, ಮಾಟುಜವ್ವೆನೆ (ನಾ). ತುಂಬು ಹರೆಯದ ತರುಣಿ; 


ಉಕ್ಕುವ ಪ್ರಾಯದವಳು- ಮಿಗವರಿಗಣ್ಣ ಮಾಟುಂಜವ್ವ ನೆಯರು 
ಬಗೆಗೊಳುವಂತೆಯ್ಹಿದರು (64834. ೨೩-೨೪೨). ಮಾಟುಜವ್ವನೆ: ಉಪಾ 
ದೇವಿ ಸಂತಸಗೊಂಡು ಮಾಟುಜವ್ವನೆಯರಿಗುದು ` ಸೂಚಿಸಲು ಮನೆ 
ಗೊಂಬ ವಸ್ತ್ರ ಭೂಷಣಮಾಲ್ಕುನುಲೇಪನವ ತಂದರು. ಕುಮಾರಿತಿಗೆ (ನೋತಕ. 
೨೬೯೦೦) ; ಮಿಜುಪ ಕದಪನಾಂತ ಮಾಟುಜವ್ವನೆಯಳ , , , ಎಂದು 
ದಿಟ್ಟಿ ಪೆನೊ (8೩೫99. ೨೨-0. 
[ ಮಾಟಖಜವ್ವನೆ ( ಆ ಮಾಂಟುಂಜವ್ವನ + ಎಬ್ಯ) 

ಮಾಟುಕಾವ್ಯ (ನಾ). ಉತ್ತಮವಾದ ಕಾವ್ಯ: ಶ್ರೇಷ್ಠವಾದ ಕಾವ್ಯ : 
ನಾಟಕಾಲಂಕಾರಶಬ್ದವು ವಾಟಿಸುವ ಚೆಂದಾದಿ ಲಕ್ಷಣ ಮಾಟುಕಾವ್ಯವ 
ಕೇಳಿ ಪೇಳುವ ಪುಣ್ಮಕಾರಣದ ಧಾಟಿ ಘಟಿಸದೆ (ಣಗ. 6-೬). 

[ಮಾಟ್ಕು (ಮಾಟ)... ಕಾವ್ಯ] 

ಮಾಟುಗವಣೆ (ನಾ). ಚಿಮ್ಮುವ ಕವಣೆಕಲ್ಲು: ಹುಸಿಯೆಂಬ ಮಿಟುಗವ 
ಣೆಯ ಜಂತ್ರಿಸಿ ಹೊನ್ನು ಹೆಣ್ಣು ಧುಣ್ಣೆಂಬ ಅಡಿಗಲ್ಲನೊಡ್ಡಿ ಕಡಬದನಲಾ 
ನಃಕರುಣಿ ಮುಕ್ಕಣ್ಣ ವ್ಯಾಧನು (ಅಂಕ. 08-೬೨೬). 

[ಮುಟ್ಕು (ಮಾಂಟು) 4 ಕವಣೆ] 

ಮಾಟುಜವ್ವನ 'ಮಾಂಬುಂಜವ್ವನ' ನೋ. 

ಮಾಟುಜವ್ವನೆ "ಮಾಟುಂಜವ್ವನೆ' ನೋ. 

ಮಾಟುಮನ್ನಣೆ (ನಾ). ಅತಿಶಯವಾದ ಗೌರವ,_ ಮರ್ಯಾದೆ; 
ಮಾಟುಮನ್ನಣೆಯನಿರ್ವರ್ಗೆ ಪಾಲಿಸಿ ತೀರ್ಥಕೊಟಕೆಯ್ದುವವೇಳಿಕಿದ 
(ರರತ- ೩೬-೦೨)- [ಮಾಟ್ಕು (ಆಮಾಂಟ್ಕು) + ಮನ್ನಣೆ] 

ಮಾಟುವಡೆ (ತ್ರಿ). ಅಂದವನ್ನು ಹೊಂದು ; ಸೊಬಗನ್ನು ಪಡೆ ; 
ರಂಜಿಸು ; ಮಾಟುವಡೆದೆಸೆವ ಸುರಹೊನ್ನೆಯ ಕದಂಬದಿ ಪೊಚ್ಚ ಪೊಸ 
ಗಂಪಮರ್ದ ಚಂದನಕುಜಂಗಳಿಂ (ಉರ. ೩-೩). 

[ಮಿಟ್ಕು (ಎಮಾಂಟು) 4 ಪಡೆ] 

ಮಾಟುವರಸೆ (ನಾ). [ಸಂಗೀತ] ತಂತೀವುದ್ಯವನ್ನು ಮಿಡಿಯುವ 

ರೀತ್ರಿ- ಕ್ರಮ: ವೀಣೆಯಲ್ಲಿ ತಾನ ನುಡಿಸಲು, ಒಳೆಮಾಟು , 


ಮಿಾಟುವರಿ 
ಕತ್ತರಿಮಾಟು. ಮುಂತಾಗಿ ಸಾಂಪ್ರದಾಯಿಕ ಮಾಟುವರಸೆಗಳಿವೆ 
(ಊಟ. ಆ): [ಮಾಟ್ಕು ( ಆಮಾಂಟ್ಯು) ,. ವರಸೆ ( ಆವರಿಸೆ)] 


ಮಾಟುವರಿ 'ಮಾಂಟುವರಿ' ನೋ. 

ಮಾಟುವೆಣ್ಣು (ನಾ). ಸುಂದರಳಾದ ಸ್ತ್ರೀ : ಸೊಗಸುಗಾತಿ : ಅಂತವಿಲ್ಲದೆ 
ರುಕ್ಮಿಣಿ ಸತ್ಸಭಾಮೆಯರ್ಮುಂತಪ್ಪ ಮಾಟುವೆಣ್ಣುಗಳ ಕುಂತಳತಮವೆಂದು 
ನಿಡುಜಡೆವಿಡಿದು ಶ್ರೀಕಾಂತ ನೀರೊಳಗೆ ನ್ರೂಕಿವನು (ಕೋಶಕ. ೧೯-೩೬). 

[ವಿಷಟ್ಯು (< ಮಾಂಟ್ಟು). 4 ವೆಣ್ಣು (<ವಿಣ್‌)] 

ಮಾಟುಸಿಂಗರ (ನಾ)- ಉತ್ತಮವಾದ. ಶೃಂಗಾರ ; ಉತ್ಕ ಎಪ್ಟವಾದ 
ಅಲಂಕಾರ ೭: ಮಾಲ್ಕಾಂಬರವಿಭೂಷಣದ ಮಾಟುಸಿಂಗರದಿಂಪುವಡೆದು 
ಮಿಗೆ ಬಯಸಿ ಬಯಸಿದೆ ಸುವಸ್ತುಗಳನಿತ್ತು ಪಾಟಿಸುವ . . - ಯಜ್ಞ 
ವುಟದತಿಕಾತುಕದ ಮಾಳ್ಕೆಯಂ ಕಂಡು ನಲಿಧಾಡಿತೆ ಜನಂ ಮುದದೊಳು 
(ಕೈಕಿಕಾ- ೩೪-00): [ಮಿಟ್ಕು (ಇಮಿಂಟ್ಟು) 2. ಸಿಂಗರ (ಸಿಂಗಾರ) 

ಮಾಟುಹುಳ (ನಾ)- ತನ್ನ ದೇಹವನ್ನು ಮಾಟಿಕೊಂಡು ಚಲಿಸುವ 
“ಹುಳು: 
ಪತುಗಗಳಾಗಿ ಹಾರಾಡುವಮೆದರೆ ಯಾರಿಗೆ ತಾನೆ ಆಶ್ಚರ್ಯವಾಗಲಿಕ್ಕಿಲ್ಲ! 
(ets. ೬). [ಮಾಟು, (೭ ಮಾಂಟ್ಮು) *- ಹುಳ( ಆ ಪುಬಂ)] 

ಮಾಢ (ನಾ). ೧. ಮೂತ್ರ : “ಮಾಡು: ಮೂತ್ರಿತಂ-೨ ಬಡಲ್ಪಟ್ಟ 
ಮೂತ್ರದ ಹೆಸರುಗಳು. ಗಂಜಳ ಮುಂತಾದ್ದು' lg 
೨. ಟಗರು. [ಸಂ.] 

ಮಾಣ 'ಮಾಯಣ' ನೋ. 

ಮಾದಿ 'ಮಿಂದ್ಕು' ನೋ. 

ಮಾದುಂಡವಳ್ಳಿ (ನಾ). ಒಂದು ಹಳ್ಳಿಯ ಹೆಸರು : (ಕೇಣಿಗಾಲೂರ್ಫೊಸ. 
ವಳ್ಳಿ ಮಾದುಣ್ನವಳ್ಳಿ ಕಾಚಾಪ್ಪಳ್ಳಿ ಕಾತುಳೈಮಳಿಯುಂ (ಮೈ ಕರ: ೦೯೩೦, 
6-06 ; 800), [7 ಪಳ್ಳ] 

ಮಾನ್‌,.ಮಾಂ,- ಮಾನ್ನು (ನಾ). ೧. ನಕ್ಷತ್ರ; ತಾರೆ; “ಮಾನ್‌, ತಾರೆಗೆ, 
ಆಜ್‌ಲ್‌- ಈ ೩ ನಕ್ಷತ್ರಕ್ಕೆ ಪೆಸರು” (ಕಂತಾ- ೪೯-9೩) ; ಬಾರು ಓ 
ಬಾನ್‌ ಮಾನ್ಗಳ ಮೇಟೀ ...., ಬಾರಾ, ನಲ್ಲಿರುಳುಲಿಗಳ್ಳೊಡೆಯಾ [| 
(98ಗೊ- 30-00೬೪): ೨. ಹೊಳೆಯಬವಿಕೆ; ಪ್ರಕಾಶ : (೪). ಮಾಂ: 
೧. ಮಾಂಗಳೆ ಮುಂತ್ತೆನಿಸುವ ಬೆಳ್ಮಿಂಗಳೆ ಪಾಲ್ಗಡಲನಿಟುಸೆ ಮಂಡಲಶೇಹೋ 
ತ್ಲಂಗಶಯನೀಯದೊಳೆ. ಕೃಷ್ಣಾಂಗದ್ಯುತಿಯಂತಿರೆಸೆದುದಿಂದುಕಳಂಕಂ 
(ತಗಿ: 0೬-006); ಜನಮತಮಿಲ್ಲಪ ಪದದೊಳ್‌ ಜನಿಯಿಪ ಕುಮುತದೊಳೆ 
ಯುಂಕ್ತಿ ವಲಮೇನಾನುಂ ಮನಕೆಸೆವಂತೆಸೆದುವು ಪಲವಿನನಿಲ್ಲವ ಪದಡೊಳೊ. 
ಗೆದ ತಮದೊಳ್‌ ಮಾಂಗಳ್‌ (ಶಕೃಶ್ರಿ- 0-೨೩). ವಿ. 'ಮಿಾಂಬುಟು` 
ಪರಾ. ಮಾನು : ೧. "ನಕ್ಷತ್ರ - ಮಾನು” (9೫2. ೦-೩) ; 
“ಮಾನೆನಲ್ಕೆ : ನಕ್ಷತ್ರಮಕ್ಕುಂ” (156, 60)- 

ಮಾಂಗಳೆಅಕೆಯ, ವಿಸಂಗಳಿರೆಯ ಎ ನಕ್ಷತ್ರಗಳ ಒಡೆಯ ; ಚಂದ್ರ : 

“ಜೊನ್ನೊಡಲಂ . . , ವಿನಂಗಳೆಟಕೆಯಂ, ನೆಯ್ದುಲ್ಲೆಳೆಯಂ . - - ತಿಂಗಳ 


Gas. a), 


ಕೋರಿಯ ಹುಳ ಹಾಗು ಮಿಟುಹುಳಗಳು ಪ್ರೌಢಾವಸ್ಥೆಯಲ್ಲಿ 


೭೧೬೧ 


ಈ ೨೦ ಚಂದ್ರನ :ಬಿಸಂ*” (ಕತಾ 96-38) ; “ಚಳಿಗದಿರು , ಮಿಗ 
ಲಚ್ಚೆಣನೆಂದಿಂದುವಿಗಭಿಧಾನಂಗಳ್‌ ಸಂದೆಯವಿನಿತಿಲ್ಲ ವಿಸಾಂಗಳೆಜಕಿಯನು. 
ಮೆಂದನಿಂ" (40%. ೪9) : “ಚಂದ್ರೆ ವೆಸರಕ್ಕು ಮಾಂಗಳೆರೆಯನೆನಲೈ" 
(46ರ. 60). ಮಾನ್ಸಳರಸ - ಮಿಸಾಂಗಳೆಜಯ: 'ಅರಿಪದಾಶ್ರಯನಮ್ಮೆತ 
ರಂಜಿತು . . : ಮಾನ್ಮಳರಸಂ ನಿರಂತರಮೆಯ್ದೆ ಕುವಲಯಹಿತು 
(ತಂಪು- ೯-೨೪). 
[ದೇ.॥ ತಮಿ. ಮಲ. ಕೋತ. ತೊದ. ಮಾನ್‌, ಗೊಂಡಿ. ಮಾನ್ಕೋ] 
ಮಾನ, ಮಾಂ, ಮಾನ್ಶು (ನಾ). ಒಂದು ಬಗೆಯ ಜಲಚರಜಂತು; 
ಮತ್ಸ್ಯ ; “ವೈಸಾರಿಣಃ, ವಿಸಾರ; , . - ಪಾಧೀನಃ. "ಈ ೧೩ ಮಾನ್‌” 


ಬಂ 


ಮಾನ 


(ಕರಾಯು- ೦೦6-೩೦) ; ಮಾನ್ಸಳಂತೆ ಗಾಳೆದೊಳ್‌ ತೊಡರ್ದಿರ್ದ ಪಾದರಿ 
ಗರಂ (ಕಾತೃತಾ- 356 ಕೂರ್ರಳ); ಅಂತ್ಯಸ್ವರಲೋಪಕ್ಕೆ _ ಕೀಲ - ಕೀರ್‌ 
*-- ಮಾನ ಎ ಮಾನ್‌ (ಕನುರ. ೨೬೯ ಶ್ರೋ): 'ಮಾಲ್ಕ;: ಖೇಚರ 
ಕನ್ನೆಯರ್ಕಳ ಕಣ್ಗಳೆಂಬ 'ಮಾಂಗಳ್‌ ಕುಮಾರನ ರೂಪೇಬ ಗುಳದಿಂ ತೆಗೆಯೆ 
ಪಟ್ಟು ( ಕಕ್ಕಾಣ. ೩೭-೦೦) ; ವಿಕೋಳಕೇಶುತತಿಯಂ ಮಾಂಗೆತ್ತು 
ಮಾದ್ಯದ್ಯ ಜುಳಿಗಳಂ ನಾವೆಯೆಗೆತ್ತು . - . ನೋಡಿದುದು ಬಂದೆತ್ತೆಂ 
ಪುರಸ್ಟ್ರೀಜನಂ (೦ನ. ೭-009). "ಮಾಂಬಲಿಯಿಗೆ', 'ಮಾಂಬೊಣರ್‌' 
ಪರಾ. ಮಾನ್ಶ್ಮು : "ಮೆತ್ಸೈ ಭಗಣಗಳು ಮಾನು” (ಕ್ಕರುಂ- ೨೦೦); 
ಸೇನೆ ಕಲಕಿತು ಬತ್ತಿದುದಧಿಯ ಮಾನಿನಂತಿರೆ ಮಜುಗಿದರು. ಭಟರು. 


(ಕುನ್ಮಾರ್ರೋ. ೨-೨); ಕರ ತಾವರೆ ಕರುಳ್ವಳ್ಳಿ ತೋಳ್ಳಿರೆ ವಯೋ. 
ಧರ ಮಾನು ... ಕಡಿದಲೆ ಕಮರ ಸಂಗರವಿದ್ದುದಂಬುಧಿಯಂತೆ 
(ಜತ: ೩8-3); ಮಾನುಗಳು ಜಲಚರೆಗಳು (ಮುಂಬಯಿ. 
೪-009). 


ಮಾನಕಂಡ, ಮಾನಖಂಡ, ಮಾನಗಂಡ - ಕಣಕಾಲಿನೆ. ಹಿಂಭಾಗ 
ದಲ್ಲಿರುವ ಮಾನಿನಾಕಾರದ ಮಾಂಸಖಂಡ : (೪) ; ಮಾನಖಂಡ ; 
ಕಣಕಾಲಿನ ಹಿಂಭಾಗ, ಕಾಲ್ಮೀಲದ ಮಾನಖಂಡಭಾಗ” (cu. ೩೦೨) ; 
ನಮ್ಮ ಕಾಲಿಗೊಂದು. ಮುಳ್ಳು ನಾಟಿತೆಂದು ತಿಳಿಯುವ, ಕೂಡಲೇ 
ಮೆದುಳಿಗೆ ಸುದ್ಧಿ ಮುಟ್ಟುವುದು. ಅಲ್ಲಿಂದ ಕಾಲಿನ ಮಾನೆಖೀಡದ 
ಸ್ನಾಯುವಿಗೆ ಮುದುರಲು ಅನುಜ್ಞೆಯಾಗಿ ಕಾಲು ಮಡಚುವುದು ಇಲ್ಲವೆ. 
ಹಿಂದೆ ಸೆಳೆಯಲ್ಪಡಢುವುದು. (ಸಾಂತ. ೫ 86) ; ಅದನ್ನು ಬಿಚ್ಚಿ 
ತೊಳೆಯುವಾಗ ಮಾನಗಂಡದ ಕೆಳಗೆ ಮೊಸಳೆಯ ಬುಲದ ಹೊಡೆತದಿಂದ 
ಕೊಚ್ಚಿದುತೆಯಾದುದು ನನ್ನ "ಕಣ್ಣಿಗೆ ಬಿತ್ತು (ಕ. 04); ಮಾನಗಂಡ 
ಗಳೊಳಗಿಂದ ಕಬ್ಬಿಣದ. ಮೊಳಿ ಹೊಡೆದಷ್ಟು ನೋಯತೊಡಗಿತು 
(ಗಂವತಿಯಿ, ೩೦). ಮಾನ ಗಾಳ ಎ ಮಾನು ಹಿಡಿಯಲು ಬಳಸುವೆ 
ಗಾಳ; ಮಾನು ಹಿಡಿಯುವ ಕೊಕ್ಕೆ : “ಬಡಿಶವೆಂಬುದು ಮಾನ ಗುಳಂ” 
(ಕಳಯು- ೦೨೬-೬). . ಮಾನಾಗು ಎ ಮಾನಿನ ರೂಪವನ್ನು ತಾಳು: 
ಮತ್ತ್ಯಾಕೃತಿಯನ್ನು ಹೊಂದು: ಮಾನಾದನೆ ಸುಡುಮಾದಂ ಮಾನವ 
ಕೇಸರಿಯಂಮಾಗಿ ಪಂದಿಯುಮಾದಂ  ( ತರುತ. ೮-೧೬) ; ಆರ 
'ಕೈಕೊಂಬುದೀ' ಬಿಸಿಲು ವೈಕಂಂಠದಿ ನಾರಾಯಣ ನಿಲಲಂಜಿ ನೀರೊಳು 
ಮಿಡುಕಿ ಮಾನುದ ಮಿಕ್ಕಿನ ದೇಹಧುರಕರಿಗೆ ಶಕ್ಕವಹುದೆ (ರೋಪತ- 
0೪-೪). [ದೇ.॥ ತಮಿ. ಮಲ. ತುಳು. ಕೋತ. ತೊದ. ಗಡಬ, 
ಗೊಂಡಿ. ಮಾನ್ಸ್‌, ಕೊಡ, ಪರ್ಜಿ. ಮಾನಿ; ತೆಲು. ಕುಇ.'ಕುವಿ 
ಮಾನು ; ಮಲ್ಲೊ. ಮಿನು./ಸಂ. ಮಾನ] 
ಮಾನ (ನಾ). ೧- ಮಾನು; ಮತ್ಸ್ಯ : “ಪೈಸಾರಿಣಃ , - . ಮಾನ, 
ಶಳಲೀ, ಶಲ ಸಹಸ್ರದಂಷ್ಟಃ; ಪಾಠೀನಃ _ ಈ ೧೩ ಮಾನ್‌” 
(ಹಕಾಯಖ- ೧೦೯-೩೩೨); ಮಾನಾಬ್ಹ ಶಂಖ ಚಕ್ರ, ವಿತುನಾಂಕಿತ ದಕ್ಷಿಣಾಂಫ್ರ 
ತಲಪಲ್ಲವಮುತ್ತಾನಂ ರತ್ನುಕರದವೊಲೇನವಂರ್ದುದೊ ಸುರ್ವಭೌಮಗಗನೇ 
ಚರನಾ (ತಿಳ್ಸಿ. ೩-೪೪); ಡಾ. ಕಾಲ್ಡ್‌ವೆಲ್‌ರ ಪ್ರಕಾರ ಈ ಕೆಳೆಗಿನ 
ಶಬ್ದಗಳು. ದ್ರುವಿಡಭುಷುವರ್ಗದಿಂದ ಅರ್ಯವರ್ಗಕ್ಕೆ ಹೋದುವು - ಕುಟಿ 
- ಮಾನ (ಉಣ: ೩). ೨. ಜೋಡಿ; ಜೊತೆ: ಯುಗ್ಮ: 
“ಯಮಳೆಂ ಯುಗಳಂ ಯಂಗ್ಮಂ ಯಮ ಮಿಥುನ ಜಿತುಮಂ. 
ಯಾ ೬ ಮಾನಕ ಹೆಸರು” (೪4-೬-9). ೩. [ಜ್ಯೋತಿ]ಹನ್ನೆರಡು 
ರಾಶಿಗಳಲ್ಲಿ ಕೊನೆಯದು: ಮೇಷ ವೃಷಭೆ, , - ಮಾನಮೆಂಬ ಹನ್ನೆರಡು 
ರಾಶಿಗಳುಂ (084. 300) : ಒಂದೊಂದು. ರಾಶಿಯ ಒಂದೊಂದು 
ಚಿಹ್ನೆಗೂ ಒಂದೊಂದು ಪ್ರಾಣಿಯ ಹೆಸರು ಕೊಟ್ಟರು. ಮೇಷ (ಕುಂ). .. 
ಮಾನ (ಮಿನು) (೪75. ಇ) 'ದ್ವಾದಶರಾಶಿ' ವೆರಾ. ೫ ಈ ಶಬ್ಧವು 


ಮಾನಂಗಿ 


ದ್ರಾವಿಡಭಾಷಾವರ್ಗದಿಂದ ಸಂಸ್ಕೃತಕ್ಕೆ. ಹೋಗಿರಬಹುದೆಂದು 
ಕೆಲವರು ವಿದ್ವಾಂಸರ ಅಭಿಪ್ರಾಯವಿದೆ, 
ಮಾನಮೇಷೆ, ಮಾನಾಮೇಪ ಎ ೧. [ಜ್ಯೋತಿ] ದಾ ್ವಾದಶೆರಾಶಿ 

ಗಳಲ್ಲಿ ಕೊನೆಯ ಮತ್ತು ಮೊಹಲಿನ ಎರಡು ರಾಶಿಗಳ ಹೆಸರು. ೨. 
(ಆಲಂ) ಅನುಮಾನ ; ಸಂದಿಗ್ಧ ; ತೊಂಚವಂಚ ; ತಾನೆ ಕೊಡುವೆನು 
ಎನಲು ಸರಿಯಹುದೊ ತಪ್ಪಹುಜೊ ಎಂದು ಇವನಿಗೆ ಮಾನಮೇಷ 
ಹತ: 0-೪) ; ನೀನೊ ಬಲು ಮಾನಾಮೇಷದ ಮನಸ್ಕಾನೋ 

` (ಕಿಡಯ. 80), ಮಾನಮೇಷ ಎಣಿಸು, ಮಾನಮೇಖವೆಣಿಸು, ಮಾನಾಮೇಪ | 
ಎಣಿಸು - (ಆಲಂ) ಒಂದು ನಿರ್ಧಾರಕ್ಕೆ ಬರಲಾರದೆ ನಿಧಾನ 
ಮಾಡು ; ತೊಂಚವಂಚಮಾಡು : ಸುಮ್ಮನೆ ಮಾನಮೇಷ ಎಣಿಸದೆ 
ಹೋಗಿಬಿಟ್ಟು ಬಾ (೫08. 3೩೬): ದಡದಲ್ಲಿ ಕೊತು ಮಾನಮೇಪದೆಣಿಸು 
ವವನಿಗೆ ರತ್ನಗರ್ಭದ ಮಹತ್ವ: ತಿಳಿಯಲು ಹೇಗೆ ಸಾಧ್ಯ ? (ಕ್ಕ. ೭) ; 
ಸುಮ್ಮನೆ ಮಾನುಮೇಷ ಎಣಿಸಿ ಪ್ರಯೋಜನವಿಲ್ಲ ಸಾರ್‌ (ಗಂ. ೨೬೦). 
ಮಾನಮೇಹ ಮಾಡು ೩ ಮಿನಮೇಷ ಎಣಿಸು ; ಬಾದಶಹರು ಈ 
ಸಮಯದಲ್ಲಿ ಹೀಗೆ ಮಾನಮೇಷ ಮಾಡುತ್ತಿರುವುದು ಸರಿಯಲ್ಲ 
(ಕಾಗ. ಇ): ಹೀಗೆ ಸುಮ್ಮನೆ ಮಾನಮೇಷ ಮಾಡುತ್ತಿರುವುದು ಎಲ್ಲಿ 
ನಮ್ಮ ಜನದ ಸರ್ವಸ್ವನಾಶಕ್ಕೀ ಕಾರಣವಾಗುವುಡೊ ಎಂಬ ಹೆದರಿಕೆ 
ಯುಂಟಾಯಿತು (ಯತ್ರ, 03). [ಸಂ.] 

ವಿಷಿಕಂಗಿ (ನಾ). ಒಂದು ಬಗೆಯ ಸಸ್ಯ : 
(8,90. ಟ-೧೪೪೦)- (2) 

ಮಾನಂಗೆಟ (ನಾ). ಒಂದು ಸ್ಥಳದ ಹೆಸರು : 
ಕಲ್ಲಟ್ಟು ಮಜ್ಗಳ (ರೈ40, ೦೦೬೫.೩೩ ೦; ಸು. 960). 

[ಮಾನ್ಯ + ಕಲ] 

ಮಾನಂಬುಟು 'ಮಾಂಬುಟು' ನೋ. 

ಮಾನಕಾಗೆ (ನಾ). ಒಂದು-ಬಗೆಯ ಸಸ್ಯ : “ಕಾಕತುಂಡಃ - ಮಾನಕಾಗೆ, 
ಕಾಗೆದೊಂಡೆ” (೬49: ೩೦). [?) 

ಮಾನಕೇತನ (ನಾ). ೧- ಖಾನಿನ ಗುರುತುಳ್ಳ ಬಾವುಟ; ಮನ್ಮಥನ 
ಧ್ವಜ: ಯಾತ್ರೆಯೊಳಂಗಜನಿಕ್ಷುಚಿಪಮಂ ಪೂಜಿಸಿ: ಮಾನಕೇತನ 
'ಮನರ್ಚಿಸಿ ವುಜಿಯನಾಜಿಗಂದು ನೀರಾಜಸಲೆಂದು ಪೊತ್ತಿಸಿದ ದೀಪಮೆ 
ನಿಪ್ಪುವು ತಳ್ತಶೋಕೆಗಳ್‌ (೫೬೪. ೬-6). ೨. ಮಾನಿನ ಗುರುತಿನ 
ಬಾವುಟವನ್ನು ಹೊಂದಿದವನು; ಮನ್ಮಥ :: “ಮದನಃ, ಮನ್ಮಥಃ, 
ಮಾರಃ, ಪ್ರದ್ಯುಮ್ನಃ, ಮಾನಕೇತನಃ ಇ ೨೧ ಮನ್ಮಥನ ಹೆಸರು 
ಗಳು” (ಿಠ್ಕಾಂತಿ- ೦೭); ಮಾನಕೇಕನನೆನಿಸುವ ದಳಪತಿಯಧೀನದೊಳೋಲೈ 
ಸುತಿಹೆರು (ಕಣ. ೬-೪): ನ [ಸಂ] 

ಮಾನಕೇತು (ನಾ). = ಮಾನಕೇತನ ೨ : ವಿಳುಸವತ್ತಿಮಾನಿತಮಾನಕೇಶು 
ಭರತಶ್ರೀಮಚ್ಚಮೂವಲ್ಲಭಂ (೪. ೪, ೩ಕ್ಕೆು. ೧೬೦-೬೦; 1137): 
ಮಾನಕೇತುವೆತ್ತಿಸಿದ ಸಮುಲ್ಷಸರುುಪಪತಾಕೆಯೆನಿಪ್ಪವೊಲಾಂತಳುಕೆಯಾ 
ಪಸದನದೊಳ್‌ ಜಗತ್ತಿ, ೨ ತಯಚಿತ್ತವಿಮೋಹನಶಕ್ತಿಯೇಬಸ್ಗಿಯಂ (ಕಂರ್ರಪು- 
Lu) [ಸಂ.] 


ಮಾನಂಗಿ, ಗುಡ್ಡಪನ್ನೇರಲು 


ಮಾನಜಕ್ಗ್ಸಿಆಕಿಯ 


ಮಾನಕೊಂಕಿ (ನಾ). ಮಾನು ಹಿಡಿಯಲು ಬಳಸುವ ಕೊಕ್ಕೆ.-ಗಾಳ : 
“ಗಳಃ...ಗಾಳ೦ ಎ. ಮಾನ ಕೊಂಕೆಗೆ (ಕಾಳ್ಮ- ೪0), [ಮಾನ * ಕೊಂಕ್ಳಿ) 


ಮಾನಕ್ಷೇತ್ರ (ನಾ). ನೀರಿನಲ್ಲಿ ದೊರೆಯುವ ಮಾನು ಮೊದಲಾದು 
ವನ್ನು ಸಂಗ್ರಹಿಸುವ ಸಂಸ್ಥೆ ; ಮಾನುಗಾರಿಕೆಯ ಸಂಸ್ಥೆ : ಒಂದು 
ಸ್ವಾಯತ್ತಶಾಸಿ ಜಿಲ್ಲೆಯ ಜಿಲ್ಲಾಪರಿಷತ್ತು . . 


೬ ಹಾಯ್ಸಡಗಳನ್ನೂ, 
ಮಾನಕ್ಷೇತ್ರಗಳನ್ನೂ' ರಸ್ಕೆಗಳನ್ನೂ: ಜಛಪಥೆಗಳನ್ನೂ ಸ್ಮಾಪನೆ ಮಾಡಬಹುದು. 
Cems: ೨೬). [5o.] 


೭೦೬. 


20. 


38 


೨ ಮಾನಾಂಕ 

ಮಾನಜ (ನಾ)- ೧. ಮಿನಿನಲ್ಲಿ ಹುಟ್ಟಿದವನು : ಅಯ್ಯಾ ನಿಮ್ಮ 
ದೇವರೆಂದು ನಂಬಿ ಪೂಜಸಲಾಗದಯ್ಯಾ ಮಿನಜ ರೋಮಜ ಮಹಾಮುನಿ 
ಗಳ ಲಯವ ಮಾಡಿದದ ನೂ ಬಲ್ಲೆನಾಗಿ (946. ೬60): ಅದಿಬ್ರಹ್ಮನ 
ಪ್ರಳಯ ಅಳಿದುಳಿದಲ್ಲಿ ಮಾನಜರಿಗೊಂದು ಸಿಂಪಿನ ಪ್ರಳೆಯ ಮಾನಜರಿಗೆ 
ಮಾನಪ್ರಳಯವಾದಲ್ಲಿ ಅಸಹಸ್ರನೆಬ ಗಣೇಶ್ವರಂಗೆ ಒಂದು ಪ್ರಳಯ 
(640-0೦3-೩00); ರೋಮಜರು ಮಾನಜರು ಕಾಲಕಲ್ಪಿತರು ಮಹು 


ಲಿಂಗಗಜೀಶ್ವರೆಯ್ಯ ನೊಬ್ಬನೇ ಶಾಶ್ವತ (4ನೇ. 03-106. ೨. 
ಸಮುದ್ರದ ನೊರೆ: “ ಮಾನಜಂ-ಕಡಲ ನಾಲಗೆ” (140: 0೫), 
[ಹಂ.] 


ಮಾನಟೆಕ್ಕೆ (ನಾ). ಎ. ಮಾನಕೇತನ ೧ ; ನಿನ್ನ ಬರುದಿಂ ಮೆರೆವ 
ವಿಸನಟೆಕ್ಕೆಯದೆಲ್ಲಿ (ನರ. ೬-೦). [ಮಾನ 4'ಟೆಕ್ಟೈ (< ಟಕ್ಕಿಯ)] 

ಮಾನಧ್ವಜ (ನಾ). ೧. ಎ ಮಾನಕೇತನ ೧; ಗಿಳಿದೇಜಗಳಿಲ್ಲಿ. , . 
ತಳಿರ ಖಂಡೆಯ ಮಾನಧ್ವಜವೆಲ್ಲಿ ತೋಜಕಿಂದು ಕಲೆಗುಂದಿ ಹಲುಬಿದಳಳುತ 

' (ಯೋಶಕ- 6-೭), ೨. ಎ ಮಾನಕೇತನ ೨; 'ಮಾನಧ್ವಜರಾಗ' 
ಪರಾ. [ಸಂ.] 

ಮಾನಧ್ವಜರಾಗ (ನಾ). ಕಾಮಾಸಕ್ತಿ ; ಮದನರಾಗ ; 
ಮೊಲ್ಪೆನೆ ಪದ್ಮಿನಿಯೋಳ್‌ ಮಾನಧ್ವಜರಾಗದೆ ಶಂಕಿನಿಯೋಳ್‌ 
ರತವೆಂದೆಬ್‌ ಚಿತ್ತಿನಿಯೋಳಿ* (ರರ, ೨-೩). [ಸಂ.] 

ಮಾನನೇತ್ರೆ (ನಾ). ಮಾನಿನಂತೆ ಕಣ್ಣುಳ್ಳವಳು; ಮಾನಾಕ್ಷಿ: 
ಪೌಲಸ್ತ್ರ ನಂ ಮಾಜುವರೆ ಸಮರದೊಳ್‌ ಮಾನವರ್‌ ಮಾನನೇತ್ರೇ 
(55೫ರ. ೯-0೬); ಮಾನನೇತ್ರೆ ಚಾರುಗಾತ್ರೆ ಮಾನಕೇತು ಚೈತ್ರನಂಮಾ 
ನಿತಾಥೌಭಾಗಯೋಗೆ (ಹಂ: 9-03-36). 

[ಮಾನ _. ನೇತ್ರ .--- ವ್ಯ) 

ಮಾನಪತಾಕ (ನಾ). ಇ ಮಾನಕೇತನ ೨: ಏಕಾಂಗವೀರನೆಂಬುದನಿಲೆ 
ಮಾನವತಾಕ ನೀನೇನು ಕೇಳ್ದಜ್‌ಯ (8ಕ್ಟಣು, ೨೦-3೩೨); ಮಾನಪತಾಕನೈದು 
ಶರದಿಂ ಪುರುಡಿಂದಿಸೆ ನೊಂದು ಬೆಂದು. ಕಾಮಾನಿಲನಿಂ ಲತಾಭವನದೊರ್ಳ 
ಪೊರಲ್ಹೆರ್‌ (ಕಾ5- ೪-೦0೮). [ಸಂ. ಮಾನಪತಾಳು ] 

ಮಾನಷಿಲ್ಲಿ (ನಾ). ಮಾನಿನ ಆಕಾರದ. ಕಾಲುಕೆಗುರದಂತಹ ಒಂದು 
ಆಭರಣ ; ಬೆರಳ ಮುದ್ರಿಳೆ ಮಾನಲಲ್ಲಿ. . . ಭುಜಕೀರ್ತಿ ಮೊದಲಾದ 
ನುನಾ ಸುವಡವೆಗಳನು ತರುಣಿಯ೦್‌ ಸಂತೋಷದಿಂ ತೊಡಿಸಿ (ಸಿದ್ದಾ. 
೦೦-೦೬)- [ಮಾನ 4- ಪಲ್ಲಿ] 

ಮಾನಬಾವುಲಿ (ನಾ). ಮಾನಿನ ಆಕಾರದ ಕಿವಿಯ ಒಂದು ಆಭರಣ ; 
ಫುಲಲೋಚನೆ ಚಳತೀಬು ಮಾನಬಾವುಲಿಯು ಹೊನ್ನೂವು ಗಾತ್ರ 
ಮುತ್ತಿನ ಬುಗಡಿ ಗರುಪಿ ಕರ್ಣದಲ್ಲಿಟ್ಟು (ಶ್ರೀಕೃಶಾ- 00)- 

[ ಮಾನ -- ಬಾವುಲ್ಡ್ಬ/ತುಳು, ಮಿರ್ನಬಾವಲಿ ] 

ಮಾನಮೇಷ "ಮಾನ' ಪರಾ. 

ಮಾನಯೋಗ (ನಾ). [ಜ್ಯೋತಿ] ಜಾತಕನ ಜಾತಕದಲ್ಲಿ, ಆರು ರಾಶಿ 
ಗಳಲ್ಲಿ ಮಾತ್ರ ಗ್ರಹಗಳಿರುವ ಒಂದು ಯೋಗ (?) : ಹ ರಾಶಿ 
ಗಳಲ್ಲಿ ಗ್ರಹಿರಲು ಮಾನಯೋಗು (ಡೀ: ೨-೩). [ಸಂ.] 

ಮಾನಲೋಚನೆ (ನಾ). ಎ ಮಾನನೇತ್ರೆ : ಮಾನೆಲೋಚನ ಮ್ಹಗೇಕ್ಷೆಣದೆ 
ಸಗರನೈಪನನಭಿವೀಕ್ಷಿಸಿದಳ್‌ (9೪-೯-೬); ಮಾನಲೋಚನೆ ಮಜುಗಿ 
ದಳಯನೀರ ಮಾನ , ತೆಜದಿಂದಾಗಳ್‌ (ಸುಳು. ೦೦-೦೬): ಮಾನಲೋಚನೆ 
ಮಾನಕೇತನಪೂಲೆ ಜೋ ಜೋ (ಲ್ಕ ೦-3-3೬) 

[ಮಾನ ಲೋಚನ 4 ವ] 
ಮಾನಾಂಕ (ನಾ). « ಮಾನಕೇಶನ ೨: ಮಾನುಂಕಮತ್ತೇಭಚಾಮರಮೊ 
ಪೇಟಳಿಬನು ಪುಷ್ಪಮಂಜರಿಯಂ ತೆನ್ಮು ನಿಕರ್ಣಪೂರಕ 


ಮಾನೋನ್ನೆತ 
* ನಾನಾ 


ವಿಾನಾಕರ 


ಮನತ್ಕಾಶ್ಚರ್ಯದಿಂ. ನೋಡಿದೆಂ (ಕಾರಂಪೂ. ೬೪೦) ; ಮಾನಾಂಕನು ಬಲು 
ಮಾನದಿ ತನ್ನ ಪ್ರಸೂನಾಸ್ತ್ರಗಳನು ತೊಡರ್ಚಿ ಮಾನನಿಧಿಯ ಪರಿವಾರ 
ವನಿ (ಕ್ರಿತೃತಾಂ, 30-240) ; ನಾನಾರತ್ನಶೋಭಿತದ ಚಾವಡಿಯಲ್ಲಿ 
ಮಾನಾಂಕನಿರ್ದನೋಲಗದಿ (ಹೋತ. 3-43). 
ಮಾನಾಂಕನ ಕೇಳಿ ಮದನಕೇಳಿ ; ಮನ್ಮಥಕ್ರೀಡೆ : ಮಾನಾಂಕನ 

ಕೇಳಿಗೆ ಬಗ್ಗೆ ಬಗೆದುದೊ (ಕರ್ಕಳ. ೩-0೬). [ಸ0.] 

ಮಿಾನಾಕರ (ನಾ). ಮಾನಿಗೆ ಆಶ್ರಯವಾದುದು ; ಸಮುದ್ರ : ಹೊಟ್ಟೆ 
ಯೊಳ್ಳೆಗೆಗಿಂಬುಗೊಟ್ಟಿರ್ಪ ಸಮತೆಯಿಂ ಮಾನಾಕರಂ ಮೆಜ್‌ದುದು 
(ಇಳೋಫು- ೩-00). [ಸಂ.] ಸ 

ಮಿನಾಕ್ಷಿ (ನಾ). ೧. ಎ ಮಾನ್ನನೇತ್ರೆ : ಇನ್ನು ಮಾನಾಕ್ಷಿದೇವಸ್ಥಾನದ 
ಸುತ್ತಿನ ಮಿನಾಕ್ಷಿಯರ ಬಗ್ಗೆಯಂತೂ ಹೇಳುವುದೇ ಬೇಡ (ಕೊಸ. ೦೭೪). 
೨. (ತಮಿಳುನಾಡಿನ ಮಧುರೈ ಎಂಬ ಊರಿನ ಅಧಿದೇವತೆಯಾದ) 
ಪಾರ್ವತಿಯ ಒಂದು ಹೆಸರು : ಮಾನ್ನಾಕ್ಷಿಯನಾರಾಧಿಸಿ ಮಾನಿತಸುಂದರ 
ನೆನೊಲ್ಬು ಬಲವರುತಂ ಸನ್ಮೂನಿ ಶಿವಲಿಂಗಪೂಜೆಯನಾನಂದದೆ ಮಾಡುತಿರ್ದಂ 
(ಕಾಣಿಕ್ಕ. ೨-3-33), "ಕಾಮಾಕ್ಷಿ: ಪರಾ. ೩. ಒಂದು ಬಗೆಯ 
ಸೊಪ್ಪು ; ಹೊನ್ನಗನ್ನೆ : ನಮಾನ್ನಾಕ್ಷೀ_ಹೊನ್ನಗನ್ನೆ” (14೦. 033). 

` ಸಂ. ವಿಾನಾಕ್ಷೀ] 

ಮಾನಾಣ್ಮ (ನಾ). ನಕ್ಷತ್ರಗಳ ಒಡೆಯ; ಚಂದ್ರ: “ಮಾನಾಣ್ಮನಯ್ದಲೆಯಂ 

ಸೋಮಕಲಾವತಂಸನೊಳೆ” (ಕರ. (೪). 
[ಮಾನ್ಸ್‌ 4 ಆಣ್ಮಾ (ನಳಳ್ಳಿ)] 

ಮಾನಾಮೇಪ "ಮಾನ' ಪರಾ- 

ಮಾನಾರ್‌ "ಮಿನಾರು' ನೋ. 

ಮಾನಾಲಯ (ನಾ). ೧.. ೬ ಮಾನಾಕರ. ೨. [ಜ್ಯೋತಿ] ಮಾನರಾಶಿ: 
ವಿತ ನಿಧಾನಭೋಗಿಯೆನಿಕುಂ ವಿಎನಾಲಯಪ್ರೊ ದೃವ (ಊತ. ೦೬-೦೨). 

[ಸಂ.7 

ಮಾನಾಲೋಕ (ನಾ). ಮಾನಿನಂತಿರುವ ಕಣ್ಣು : ತಾನುಪಶೋಭಿತ 
ಚಲದಳಕಾನನೆ - ಪೃಥಧುತರಲಸತ್ಸಯೋಧರೆ ವಿಚಲನ್ನೀನಾಲೋಕವಿರಾಜಿತೆ 
ಯಾನದಿ 'ವನರಾಶಿವನಿತೆಯೆನಿಸುವುದುಚಿತಂ (ತಂದ್ರಪು. 0೦-೫): [3] 

ಮಾನಿಕೆ " ಮಿನಿಕೆ' ನೋ. 

ಮಾನ್ಮು 'ಎಾನ್ಸ್‌' ನೋ. 

ಮಾನ್ಶ್ಕು "ಮಾನ್ಸ್‌' ನೋ. 

ಮಾನುಂಬುಬು 'ಮಿಾಂಬುಟು' ನೋ. 

ಮಾನುಖಂಡ (ನಾ)- ಕಣಕಾಲಿನ ಹಿಂಭಾಗದಲ್ಲಿರುವ ಮಾನಿನಾಕಾರದ 
ಮಾಂಸಖಂಡ ; ದೇವಿಯನ್ನು ತೋಳಿನ ಹೊರಭಾಗದಲ್ಲಿಯಾಗಲಿ . . , 
ಇಲ್ಲವೇ ಮಾನುಖಂಡದ ಮೇಲಾಗಲಿ ಹಾಕಬಹುದು (40ರ. ೩೦). 

[ಮಾನ್ಕು (ಮಾನ್‌) - ಖಂಡ] 

ಮಾನುಗೂರ (ನಾ). ಮಾನು ಹಿಡಿಯುವವನು ; ಬೆಸ್ತ: ಮಾನು 

ಗಾರರನ್ನು ಬೆಸ್ತ ಎಂದೂ ಕರೆಯುವರು (18. ೨-೫೪)- 
[ಮಾನ್ನು (ಮಾನ್‌) 4 -ಗಾರ (ಎ -ಕಾಜ)] 

ಮಾನುಗಾರಿಕೆ (ನಾ). ನೀರಿನಲ್ಲಿ" ದೊರೆಯುವ ವನು ಮೊದಲಾದು 
ವನ್ನು ಸಂಗ್ರಹಿಸುವ ಉದ್ಯಮ : “ಮತ್ಸ್ಯೋದ್ಯಮ.; ಮಾನಂಗಾರಿಕಿ” 
(Fishery: B್ರಿಎ- ೩).  [ಮಾನುಗಾರ 4 - ಇಕೆ) 

ಮಾನೆಣ್ಣೆ (ನು). ಕೆಲವು ಜಾತಿಯ ಮಾನಿನ ಪಿತ್ತಕೋಶದಿಂದ 
ತೆಗೆದು ಪೋಷಕೆದ್ರವ್ಯವಾಗಿ ಉಪಯೋಗಿಸುವ ಎಣ್ಣೆ : ವಿಟಮಿನ್‌ 
'ಎ' ಮತ್ತು ವಿಟಮಿನ್‌ "ಡ' ಅಭಾವ ಬಂದಂತೆ. . - ಒಂದು ವರ್ಷ 
ತುಂಬುವವರೆಗೆ ಒಂದು ಚಮಚ ಈ ವಾನೆಣ್ಸೆಯನ್ನು ಕೊಡಬೇಕು 


೭೧೬೩ 


16] 


28 


ಮಾನ್ವಟ್ಟೆ 


ವಟ 


(ಗೈಹು- 006) ; ಕಾಡೇ ಜಾತಿಯ ಮಾನಿನ ಯಕೃತ್ತಿನಿಂದ ತೆಗೆದು ಔಷಧ 
ವಾಗಿ ಉಪಯೋಗಿಸುವ ಎಣ್ಣೆ: ಕಾಡ್‌ ಮಾನೆಣ್ಣೆ (004-liroroil- aot). 


[ಮಾನ್ಸ್‌ -- ಎಣ್ಣೆ] 
ಮಿನ್ಸಣ್‌ (ನಾ). ಮಿ|ನಿನ ಆಕಾರದಲ್ಲಿರುವ ಕಣ್ಣು ; ಸುಂದರವಾದ 
ಕಣ್ಣು : ' ನಿಟ್ಟೆಸಳ್ಳೆಣ್ಣ ಮಾನ್ಸಣ್ಣ '. . . ಬಲ್ಬೊಗಸೆಗಣ್ಣಬಲೆಯಂ್‌ 
ನಿಚ್ಚಳದ' ನೀಣಕಿಯರ್‌ ನಿಬಿಡಕುಚಭಾರೆಯರ್‌ ಬರುತಿರ್ದರು (104- 
at). [ಮಾನ್‌ + ಕಣ್‌] 
ಮಿನ್ಹುಳ್ಳಿ, ಮಿಂಚುಳ್ಳಿ. ಮಾಂಚುಳ್ಳಿ (ನಾ). ಮಿನನ್ನು ಹಿಡಿದು 


ತಿನ್ನುವ ಒಂದು ಬಗೆಯ ನೀರುಶಕ್ಕಿ : ಜಾಲಗಾರ ಹಕ್ಕಿ; ಮಿನ್ನುಳ್ಳಿ 
(xingfish 3012) ; ಮಾನ್ಡುಳ್ಳಿಯೂ ಕಲ್ಲಿನ ಮೇಲೆ ಕುಳಿತೇ ಮಾನು 
ನುಂಗುವುದು. (೪7- 69). ಮಿಂಚುಳ್ಳಿ ; ಮಿಂಚುಳ್ಳಿ ನೀರಿಳಿಯೆ, 
ಸೂರ್ಗಳಲಿ ಸೆಸಿನಿದ್ದ ಪಂರಿವ೦ಿ ಗುಬ್ಬಳಿಸೆ (ಕೃತಂ. ೪-೨೬೦); 
ಮಿಂಚುಳ್ಳಿಯೊಂದು ಮಾ ಮಾ ಮಾ ಎಂದು ಕರೆಯುತ್ತಿದ್ದುದೂ ಕೇಳಿಸಿತು 
(ಖಳಿಕ. 068) - ಮಾಂಚುಳ್ಳಿ ; -ಮಾಂಚುಳ್ಳಿ ಮತ್ತು ಹಲವು ಜೇನುಹುಳ 
ತಿನ್ನುವ ಹಕ್ಕಿಗಳು ಮೃಡೆವಾದ ನದಿ ಅಥವಾ ಕೆರೆದಂಡೆಗಳಲ್ಲಿ ನೀಳಸುರಂಗ 
ಕೊರೆದು ಒಳಗೆ ಗೂಡುಉಟ್ಟುತ್ತವೆ (ಕ. ೪0) ; ಮಾಂಚುಳ್ಳಿ ಮಿನಿಗಿರ 
ಗಿದ್ದರಿಂದ, ನೀರು ಅಲುಗಿ ಆಲೆಗಳೆದ್ದು , . . ಪ್ರತಿಬಿಂಬ`ಕಲಸಿಹೋಯಿತು 
(ತೇರುಕೂ- ೦೪). [ಮಿನ್‌ 4 ಚುಳ್ಳಿ ,] 

ಮಾನೃಪ್ಪ (?). (? ) : ಇರ್ಕ್ಯಣ್ನುಗೆ ನೀರ್ಮಣ್ಣು ಮಾನ್ನಪುವುಮನ್‌ ದುಗ್ಗ್ಗ 
ಬಿಟ್ಟಿ (ಕ್ಯಕಂ-' ೦0೬; 0%; ೫0), [7] 

ಮಿನ್ಬುಲಿಗ. ಮಾಂಬುಲಿಗ (ನಾ). ೧. ಮಿನನ್ನು ಹಿಡಿದು ತಿನ್ನುವ 
ಕೊಕ್ಕರೆ ಮೊದಲಾದ ನೀರುಹಕ್ಕಿ : ಚೆಂಬೋತ ಮಾನ್ಬು [೧ಕಾ. 
ಮಾಂಬು]ಲಿಗ ಮರಕುಟಿಗ . . . ಮೊದಲಾದಖಳೆಖಗಕುಲ ಬಿದ್ದುದುರಿ 
ಯೊಳೆಗೆ (ನ್ಯಾ: 30-34) ; ಮಾನ್ಬುಲಿಗನೌಕಿದಡಳುಕುವುದೆ ಮಕರೇಶ 
(ತೂರರಾ- ೩-೬-೪0). ಮಾಂಬುಲಿಗೆ ; "೧. “ಉತ್ಕೋಶಃ, ಕುರೆ; 
ಈ ೨ ಮಾಂಬುಲಿಗ್‌ (೧೩೫- ೧೦೪) ; ನಿನ್ನ ಪತಾಕೆಯಂ ಪಿಡಿಗ್ಗೆ 
ಮಾಂಬುಲಿಗಂ . . : ಎಂದು ಚಂಚನ್ನಳಿನಾಕ್ಷಿ ಭೀಮಸುತೆ ಮನ್ಮಥನಂ 
ಮುಳಿಸಿಂದೆ. ನಿಂದಿಪಳ್‌ (ಫಳತಂ.: 30೪) : ಮಾಂಬುಲಿಗ ಬೆಳ್ಳಕ್ಕಿ ಬೇಟಿ 
ಯಾಡಲು ಅಡವಿ (ಉಥ್ಕೂರ. » ವಿ. ಮಾನು ಹಿಡಿಯುವವನು ; 
ಬೆಸ್ತ ; ವಿರಾನುಗಾರ : ಮೃಗಸೇನನೆಂಬ ಮಿಂಬುಲಿಗನಿರ್ಪಂ (ನರ್ಮಾಮ್ಮ 
00-388 ನ ) ; ಮತ್ತ್ಯನೆಂಬ ಮಾಂಬುಲಿಗಂಗಂ ಮಂಡೂಕಿನಿಯಿಂಬ 
ಮಾಂಬುಲಿತಿಗಂ ಪೂತಿಗಂಧಿ ತುಂಬುಗೆಯೆಂಬ ಮಗಳಾಗಿ ಜನಿಯಿಸಿ 
(ಕುಹಾನೇ: ೦೬-6 6); ಇಳೆಯೊಳು ಕೌಸಂಬಿಯೊಳು ಮಿಂ [ಕಾಣಾಂ- ಮಿಂ] 
ಬುಲಿಗ ಕಪಿಲರಜಾದರೆಯು ಮಾಂ [೫೬೫೨೦- ಮಿಂ] ಗುಲಿತಿ ಮಗ ತಾನವರಿ 
ಗಂಬಗ ಶಂಸನೆಂಬನೆನೆ (ತಾಳ್ಮರಾ, 0೨ಖಿ. 

ಮಾಂಬುಲಿಗನ ಪಕ್ಕಿ, ಮಾಂಬುಲಿಗನ ಹಕ್ಕಿ ಎ ಮಿನನ್ನು ಹಿಡಿದು 

ತಿನ್ನುವ ಕೊಕ್ಕರೆ ಮುಂತಾದ ನೀರುಹಕ್ಕಿ : ಅಂಬರಕೊಡನೆ ಹಾಕುವರು 
ಅಂಬರದ ಬೀಳುತೆಡೆಯೊಳೆ ಮಗುಳ್ವರು ಮಾಂಬುಲಿಗನ ಪಕ್ಕಿಯಂತೆ 
(168- ೬೩-೩೬) $ ಮಾಂಬುಲಿಗನ ಹಕ್ಕಿಯಂತೆ ನೀರ ತಡಿಯಲ್ಲಿದ್ದು 
ಮೂಗ ಹಿಡಿದು ಧ್ಯಾನವ ಮಾಡು[ವಿ]ರಯ್ಯಾ (046. ೩೩೪). [ p ಇದು 
* ಮಾಂಗುಲಿಗ.'ಎಂದಿರಬಹುದೆ ?] 

ಮಾನ್ನಟ್ಟೆ, ಮಾಂಬಟ್ಟೆ (ನು). ನಕ್ಷತ್ರದ ಪಥ; ಆಕಾಶೆ: “ಜಾನ್‌ 
ವಿತಾನ್ಯಟ್ಟೆಯೆಂದಾಗಸಂ" (1೫೫೯೬. ೪) ; ನಿನ್ನ ಮನಂ ಬಂದವೊಲ್‌ 
ಮಾನ್ಯಟ್ಟೆಯೊಳ್‌ ಹಾಡಿ ಅಲೆದಾಡು! (0೧೪. ಇ). ಮಾಂಬಟ್ಟೆ : 
"ಆಗಸು, ಮಾಂಬಟ್ಟೆ . . . ಬಾನ್‌-ಈ ೬ ಆಕಾಶಂ” (೪883, ೪-90) ; 
“ಮಾಂಬಟ್ಟೆಯೆನೆ ಗಾಳಿವಟ್ಟಿ” (ಕಕ್ಕ. ೦೦). 


ಮಾಮಾಂಸ ೭೧೬೪ ಮಾಯಿಸು 
ಮಾನ್ಸಟ್ಟೆದಲೆಯ- ಆಕಾಶವೇ ತಲೆಯಾಗುಳ್ಳ: ವನು ; ವ್ಯೋವ ವಾದುದು: ಶ್ರುತಿಸ್ಮೃತಿಗಳು ಮಾಮಾಂಸ್ಯಗಳಲ್ಲ (ಆರರ: ೬೨) ಡ್‌ 
ಕೇಶ; ಶಿವ : ಮಾನ್ವಟ್ಟಿದಲೆಯ ಮುನಿತಶಿಸುತ*”, . ಸಲಹು ನಲಮಿ| |ಮಾಯಣ. ಮಾಣ. ಮಾಯ್ಯಣ (ನಾ). ಸ್ನಾನ ; ಮಜ್ಜನ ; 
ಶ್ರೀಶಾಂತೇಶಂ (ಉದ್ದರಿ, ೦-೫೪-  [ಮಾರ್ನ್ಯ 4 ಬಟ್ಟೆ] ಸುಖಭ್ಯೂಜನವು ಮಾಯಣನತ್ತಿ ತಾನುವಃ ಭೋಗದ ಪುರುಪೋತ್ತ, ಮ 


ಮಾಮಾಂಸೆ (ನಾ). ಆಳವಾದ ವಿಚಾರ : ಜಿಜ್ಞಾಸೆ ; ಪರಿಶೀಲನೆ : 
“ಮಾಮಾಂಸಮೆಂದು ವಿಚಾರದ ಪೆಸರ್‌” (ಕಣಾಯು. ೩-೦೦); ' ಇವುಗಳ 
ಇತ್ಯೈರ್ಥವು ಮಾಮಾಂಸಕ್ಕಿ ಸಂಬಂಧವಟ್ಟುದು (ಆರ್ಗಠ. ೩೨)- 
ಮಾಮಾಂಸಮಾಡು ಎ ಆಳವಾಗಿ ಪರಿಶೀಲಿಸು, ವಿಜಾರಮಾಡು; 
ಮಾಮಾಂಸಮಾಡುವುದು ಅವರವರ ಬುದ್ಧಿ ಕುಶಲತೆಗೆ ಬಿಟ್ಟಿಲ್ಲ (6ರ್ಜುರ. 


83); ವಿಶಾಲವಾಗಿ ಮಾನನನ ಮೆದುಳಿದ್ದರೂ . . - ಮನಸ್ಸಿನ ವಿಚಾರ[' 


ಗಳನ್ನು ಅಥವಾ ಅಜರ ಭಿನ್ನಭಿನ್ನವ್ಯಾಪಾರಗಳನ್ನು ಮಾಮಾಂಸಮಾಡಲು 
ಆಸಮರ್ಥವಾಗಿರುತ್ತದೆ. (ತೀವಾತ್ಮ. ೬3). [ಸಂ. ಮಾಮಾಂಸಾ] 

ಮಾಮಾಂಸಕ (ನಾ): ೧. ಆಳವಾಗಿ ವಿಚಾರಮಾಡುವವನು ; ಪರಿ 
ಶೀಲಿಸುವವನು: ೨. [ವೇದಾಂತ] ಮಾಮಾಂಸಾಶಾಸ್ವ್ರದ ಅನು 
ಯಾಯಿ ; ಜೈಮಿನೀಯ ; “ ಮಿಮಾಂಸಕ॥. ಜೈಮಿನಿ ೨ 
ಮಾಮಾಂಸಕನ ಪೆಸರು” (೫೩೫- ೦೨೬); ಈಶ್ವರಸದ್ಮಾವೇ ಕಿಂ ಪ್ರಮಾಣಂ 
ಎಂಬ ಮಾಮಾಂಸಕನ ಮೂಗಿನ ಕೊನೆಯನು , : . ಸುರಗಿಯಲಿಅದು 
(ಇನ. ೭೬೬); ಜಡಾತ್ಮನೆನಿಪಂ ನೈಯಾಯಿಕಂ ವೃತ್ತವಿದ್ವಿಡಮಾತ್ಯಂ . . . 
ಮಿಮಾಂಸಕಂ (ತುರ್ರ ಪ್ರ. 0-38). [ಸ] 

ಮಾಮಾಂಸಾದರ್ಶನ (ನಾ). ಎ ಮಾಮಾಂಸೆ ೩ : ಈ ಯೋಗುದ್ನಾಂತ 
ದಲ್ಲಿ ಕಬ್ದಪ್ರಾಮಾಣ್ಯಕ್ಕೆ ಅಂದರೆ ವೇದಗಳಿಗೆ ಅಷ್ಟು ಮಹಕ್ವದ ಸ್ಥಾ ನವಿ. 
ಇದನ್ನು ಗಮವಿಸಿ 'ಮಿನಮಾಂಸಾದರ್ಶನ ತಲೆಯತ್ತಿ ತು (ಕಾರದ. ೦36) ; 
ಪಾಶುಪತರ ... ಉಗ್ರವಿರೋಧಕ್ಕೆ ಗುರಿಯಾದಡ್ಲ್‌ ಮುಮಾಂಸಾ 
ದರ್ಶನ (199. 0)-. [ಸಂ.] 

ಮಾಮಾಂಸಾಶಾಸ್ತ್ರ (ನಾ). ಇ ವಿನಾಮಾಂಸೆ ೩; ಧರ್ಮವೆಂದರೆ ಮನುಷ್ಯನು 
ಇಹಪರದೃಟ್ಟಯಿಂದ ಸುಖಕ್ಕಾಗಿ ಮಾಡಬೇಕಾದೆ ಕೆಲಸಗಳು, ಅವು ವೇದ 
ಮೆಬ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆಯೆಂದು ವಿಚಾರಪೂವನಕದಾಗಿ ನಿರ್ಣಯ 
ಸುವ ಶಾಸ್ತ್ರವೇ ಮಾಮಾಂಸಾಶಾಸ್ತ್ರ . ಮಾಮಾಂಸಾಶಾಸ್ತ್ರವೆಂದರೆ 
'ವೇದಾರ್ಥವಿಚಾರಶಾಸ್ತ್ರವೆಂದರ್ಥ (ಹಂಸಾ. ೦೫): ಜೈವಿನೀಯಮಾಮಾಂಸಾ 
ಶಾಸ್ತ್ರಕ್ಕೆ ಪುಮುಖಪ್ರಚಾರಕನು ಕುಮಾರಿಲಭಟ್ಟ (ಕಾರೆ: ೪). 

[8] 

ಮಾಮಾಂಸೆ (ನಾ). ೧: ಆಳವಾಗಿ ವಿಚಾರ ಮಾಡುವುದು; ಜಿಜ್ಞಾಸೆ 
ಪರಿಶೀಲನೆ : ಮಾಮಾಂಸಾ ಎಂದರೆ ಪ್ರಮಾಣಪುರಸ್ಸರವಾಗಿ ವಿಚಾರ 
ಮಾಡುವುದೆಂದು ಅರ್ಥ (೫6ರ: ೪): ಪ್ರೇಮದ ಮಿಸಮಾಂಸೆಗೆ ಅಲ್ಲಿ 
ಸ್ಥಾನವಿದ್ದಿಲ್ಲವೆಂದೆ: ಇತಿಗತಿಯಾಗಿತ್ತು (ಕೇಮುಂಕ- ೨38) ; ವ: ಕಾವ್ಯದ 
ಸ್ವರೂಪ ಲಕ್ಷಣಾದಿಗಳನ್ನು ತಿಳಿಸುವ ಶಾಸ್ತ್ರ ; ಕಾವ್ಯಪಿಖಾಮಾಂಸೆ : 
ಕನ್ನಡತನವೂ ಸೇರಿ ಭಾರತೀಯತ್ವವಾಗಿರುವಂತೆ. ಭಾರತೀಯಕಾವ್ಯ 
ಮಾಮಾಂಸೆಯೇ ಕನ್ನಡದ ಕಾವ್ಯಮಾಮಾಂಸೆಯಾಗಿದೆ : ಪಾಶ್ಚಾತ್ಮಕಾವ್ಯ 
ಮಾಮಾಂಸೆಯ ಸಮಾವೇಶದಿಂದ ಈ ಮಿಮಾಂಸೆ ದಿನೇದಿನೇ ಶ್ರೀಮಂತ 
ವಾಗುತ್ತಿದೆ (ಣಟತ್ರ. ಶ್ರಸ್ತಾಳ$),/. ೩. [ವೇದಾಂತ] ಷಡ್ಜರ್ಶನ 
ಗಳಲ್ಲಿ ಒಂದು; “ಆಳವಾಗಿ ವಿಚಾರ ಮಾಡುವಶಾಸ್ತ್ರ : “ಗ 
ವೇದ ಪದಕ್ರಮದ. ಸರ್ವಾಂಗಂವಯದಲಖಳವಾರಾಣಂಗಳ್ಲಿ ಮಾಮಾಂಸೆ 

ಯೊಳ್‌ ಸ್ಮೃತಿತರ್ಕಶಾಸ್ತ್ರದಲಿ ಭೂಗಿಸುವೆವೀ ಪ್ರೌಪದಿಯನು (ಕುಠ್ಮಾಳ, 


0೩-೩8) : ಚತುರ್ದಶವಿದ್ಯೆಯೊಳಗೆಯು ಸಾತಿಶಯ ಮಿಮಾಂಸೆ 
ಮಿಶತಿರೀತಿಯಾಗಿಹುದು. (ಗಗತಾ- ೩-೦೦) ; ' ವೇದಾರ್ಥವಿಚಾರ ಶಾಸ್ತ್ರಕ್ಕಿ 
ಮಾಮಾಂಸೆ ಎಂದು ಹೆಸರು (೬೦ರತಾ.063).  [ಸಂ. ಮಾಮಾಂಸೂ] 


ಮಾಮಾಂಸ್ಕ (ನಾ)- ಜಿಜ್ಞಾಸೆಗೆ ಒಳಪಡುವುದು; ವಿಜಾರಣಾಯೋಗ್ಯ A 


ಇರುತಿರ್ದ ನಿತ್ಯೋತ್ಸಹದನೋಲಗದಿ (ತನಥಾ- ೩9-೦೦). ಮಾಣ ; ಅಳಿಯ 
ರೈದಿಯು ರುಕ್ಮಿಣಿ ಭಾಳಾಳಕವನು ಕೇಳಿ ತಹುದು ಮಾಣಕೆನುತ್ತಂ ಪೇಳಲು 
ಬಂದರು (ಕರಕೊ, ೨೨0೬); ಬಕುಳಿಗೆ ತರುಣಿಯರ ಕೈಯಲ್ಲಿ ಮಾಣವ 
ಮಾಡಿಸುತ (8೫೯೦, ೦೬-೨); ಫೃತಾಚಿಯನ ತಟ್ಟನೆ ಮುಂದೆ: ಬಂದು 
ಮೇನಕೆಗೆ ಮಿಣವನ್ನು ಮಾಡಿಸಿದಳು (ಮಕಾಂ. ೦೭೦. ಮಾಯ್ಕಣ ; 
ನೃಪ ತೊರೆದನು ವೂಟ ಮಾಯ್ಕಣವ (38ರ. 5-90); ಬಂಧುರದ 
ಭೋಜನವು ಮಾಯ್ಕಣದಿಂದಲುಪಚರಿಸುವರು ಮದತೆಗಳಿಂದ ದಿನಚರಿ 
ವಿಪ್ರಜನ ಪಾಂಡವರ (150. 0೬-0). 

ಮಾಣದ ಮನ್ನೆ ಬಚತ ಕೈಲುಮನೆ ; ಸ್ನಾಃ ನಗೃ: ಹ : ಗರುಡಿಗೆ ಬಂದು 
ಹವಣಾಗಿ ಸಾಧಕವಂ ಮಾಢಿ ಆಮೇಲೆ ಮಾಣದ "ನೆಗೆ ಬಂದು. 
ಸ್ನಾನವಂ ಮಾಡಿ (889.3. ' [ಮ್ಯಾ + - ಅಣ] 


ಕ | ಮಾಯಿಸು, ಮಿಸಿಸು, ಮಾಸು (ಕ್ರಿ). ೧. ಸ್ನಾನ ಮಾಡಿಸು; ಮಜ್ಜನ 


ಮಾಡಿಸು : ಬಾಳಕನಂ ಗಂಧೋದಕದೊರ್ಳ ಮಿಯುಸಿ ಜಾಕಾ- ಮಸಿ, 
ನಿಲ್‌ಸಿ] ಸಿದ್ಧಶೇಷಾಕ್ಷತಂಗಳನಿಕ್ಕಿ (3ನುಂತ್ರ. 30೪) ; ಮಿಸಿಸಿದಂ, ಮಾಯಿ 
ಸಿದೆಂ (ಕರಾಳ. ೫9೨ ಶ್ರಯೋ); ಒಂದು 'ದಿನ ಗೌರಿ ಮಗುವನ್ನು ಮಾಯಿಸಿ 
ಚಂಡಿಯೊರಸುವಾಗ ಚಿಟ್ಟಸೆ ಚೀರಿತು ಮಗು (ಯುಂಗಾಮ- ೨೩). ೨. 
ಅಭಿಷೇಕಮಾಡು ; . ಮಂಗಳಸ್ನಾನ ಮಾಡಿಸು : ಮಜುದಿವಸಂ 
ಪ್ರಶಸ್ತ್ರಮಾಹೂರ್ತಿಕವಿರೂಪಿತಶುಭಲಗ್ನೋದಯದಿಂ ದಷ್ಟೋ ತ್ತರಶತ 
ಪೂರ್ಣಕುಂಭಂಗಳಂ ಚತುರ್ವೇದಪಾರಗರಪ್ಪ ಧರಾಮರರೆತ್ತಿಕೊಂಡು 
ಮಂತ್ರಪೂತ[ಸಲಂ]ಗಳಿಂ ಮಾಯಿಸಿ (ಕಕ .೦೪-೦೭ ಪ); ರಸದಾಳಿಗಬ್ಬಿನ 
ರಸದೊಳಾ ನೃಪತಿ ಮಾಯಿಸುವಂದ ಮೆಜ್‌ದುದಾ ಜಿನನಾ (ಕರತ. ೦೬-೭೬), 
೩. ತೋಯಿಸು ; ನೆನೆಸು ; ಆರ್ದ್ರವಾಗಿಸು : ಅಂತು ಸಂತೋಷ 
ಬಾಷ್ಟವಿಸರದಿಂ ಮಿಯಿಸುವಂತೆಯುಂ ದಿಟ್ಟಿವೆಳಗಿನಿಂ ನಿವಳಿಸುವಂತೆಯುಂ 
೬. « ಅಕ್ಷೂಣಲಕ್ಷಣಲಕ್ಷಿತಂಗಳಪ್ಪ ಪುತ್ರನಂಗಪ್ರತ್ಕಂಗಗಳಂ ನೀಡುಂ 
ಭಾವಿಸಿ ನೋಡಿ (ಕೂರ್ರಪ- 4-೦೦೨). ಮಿಸಿಸು; ೧. ಅವರ್ಗೆ 
ಬಟಕಿಯಟ್ಟಿ ವರಿಸಿ ಮಜ್ಜನದೊಳ೯ ಮಿಸಿಸಿ [ಕಾಕಾಂ. ನಂ ಮಾಡಿಸಿ] 
ಉಡಿಸಿ ತುಡಿಸಿ . . . ಬೀಡಿಂಗೆ ಪೋಗಲ್ವೇಟ್ಮು/ (ಶಕ್ಕಾರಾ. ೨-೦೪); 
ಪಂಚರತ್ನಗರ್ಭ ಎಎಧೌಷಧಿ ಸಂದರ್ಭಶಾತಕುಂಭ ಕುಂಭಸಂಭೃತಮಂಗಲ 
ಜಲಂಗಳಿಂದಂ ' ಮಿಸಿಸೆ (600. ೪-೩೫೦) ; ಜಿನಗಂಧೋದಕದಿಂ ಬಾಳನ 
ನಾಗಳ್ಳಿ ಸಿಸಿ ಬಾಳವಂದೊಗಳನೊಯ್ಯನೆ ತುಡಿಸಿದಾಗಳ್‌ (ಸಂಕರ. ೦೦-೬೪); 
ಸಮಸ್ತಸುರಕೋಟಿ ಹೇಮಘಟಕೋಟೆಯಂ ತೀವಿ ತಂದಮೇಯ 
ಭುಜಕೋಟಿಯಿಂ ಮಿಸಿಸೆ (ಉಶ್ಪ-08-6) ; ಪುಣ್ಯಜಲಂಗಳಂ ತರಿಸಿ 
ಮಿಸಿಸುತ್ತಾಗಳಾ ತಾಂ ತನ್ನ ಕೆಯ್ಯೊಳೆ ಕಟ್ಟಿದ ಕುರುಪರಿವೃಢಂ 
ಕರ್ಣಂಗಾ ವೀರವೆಟ್ಟಿದ ಪಟ್ಟಮಂ (ಕಕಣ. 03-8೨) ; ಕನತ್ಯನಕ 
ಪೀಠದ ವಿಧಿಸಹಿತಂ ಮಿಸಿಸಿ ಬಟ್‌ಕೃರ್ಚಸಿ ಪೂಜಿಸಿ ಮಣಿಮಯಜೈನ 
ಬಿಂಬಮಂ ಜಿನಚಂದ್ರಂ (ಕಾಂತಿಪು: ೩.೩೦. ೩. ಮಿಸಿಸಿದಪಂ 
ಕರುಣಾಮೃತವಿಸರದಿನವನಿಪೆನಂ (ಕಂದ್ರಪು: 4-೬೦) ; ನಿಜನೆಯನಧವಳ 
ಪ್ರಭಾಪೀಯೂಷಪೂರದೆ ಮಿಸಿಸುವಂತೆ ಬಿಡದೆ ನೋಡುತ್ತುಂ (ಕಸು. 
6-40 5); ಅಂಗರುಚಿಭೂಷಣಾಶುವನಂಗಪ್ರಭೆ ಮಿಸಿಸೆ ಮತ್ತೆ 
ಮಜ್ಮನವಿಧಿ ತನ್ನಂಗಿಗೆ ಪುನರುಕ್ತಂ (ಕೃಶ್ಕಪು. ೯-೭೦) ೪. ಸುರಿ; 
ಧಾರೆಯಾಗು :' ಮಿಸಿಸೆ ಸುಖದಶ್ರು ಪುಳೆಕು ಪಸರಿಸೆ ಬಲ್ಲೊಂದು 
ಜಾವಮಪ್ಪಿನಂ ವಸಮೋಡೆ ಸಮುದ್ರವಿಜಯನಬ್ಬಿರೆ ವಸುದೇವನುಮಪ್ಪ 
ಕೊಂಡು ತೋಜಔಿದನಳವೆಂ (ಕರಕೇ, ೩-೪೭). ಮಾಸು; ೧. ಮಗ 


ಸೊಸೆಗೆಣ್ಣೆಯ ಪೂಸಿ ಪೊಂಬಚ್ಚ 


ಲೊಳ" ನಿಲಿಸಿ ಮಾಸಿದ ಬಳಿಕ ಸಿಂಗರಗೆಯ್ದು. 
ರನ್ನದ ಬಾಸಿಗವನು ಕಟ್ಟಿದರು (ಮೋಶತ, 0೩-೬೪): [ಮಾ] 4- ಇನ್ಫು]| 

ಮಾಯಾ 'ಮ್ಯಾ' ನೋ, 

ಮಾಯ್ಯಣ `ಮಾಯಣ ' ನೋ. 

ಮಾರ್‌ (ನಾ). ಸೇನಾಪತಿ : ದಳವಾಯಿ : ಹೈದೆಕನ್ನು ತನ್ನ ಮಂತ್ರಿ 
ಗಳಾದ ಪೂರ್ಣ ಯ್ಯ, ಕೃಷ್ಣರಾವ್‌: ಬರೆಕಿ ಶ್ರೀನಿವಾಸರಾವ್‌ ಮೊವಲಾದ 
ಮಾರ್‌ ಮಾರಂಗಳನ್ನು ಆಲೋಚಿಸಿ ಕೇಳಲುಗಿ (ಶತ್ರ29. ೯9). 

[ + ಪಾರ, ಹಿಂ. ಮರಾ. ಮಾರ್‌] 

ಮಾರಾಕೋರ (ನಾ). ಕುದುರೆಲಾಯದ ಮೇಲ್ವಿಚಾರಕ: ಅಲ್ಲಿದ್ದ 
ಕಾದಲ ಮಂದಿ ವಿಣಾರಾಕೋರರು ಸಹವಾಗಿ ಅರಸು ಒಬ್ಬನೆ ಬರುವುದ 
ಕಂಡು ಭಯದಿಂದ ದೂರದಲ್ಲಿಯೆ ನಿಂತರು (689: ೭೪). 

[+ ಹಿಂ. ಮಾರ್‌ಲಖುರ್‌] 

ಮಿಾರಾಸೆ "ಮಿರಾಸಿ" ಮೋ: 

ಮಾರಿ (ನಾ). ಕರಿಮೆಣಸಂ ; ಕಾಳುಮೆಣಸು : ಪನ್ನಿರ್ಕುಳೆ ಮಾರಿಯು 
ಮೊರ್ಕ್ಯಳ ತುಪ್ಪಮುನ್ನಿಬುವೋನ್‌ (ಎಕ- 11, ಮಂಶ್ಶ. ೦೪-೦೨ $ 907). 

[ p ಇದು `ಮಿರಿ” ಎಂಬುದರ ಅಪಲಿಖತ] 

ಮಾರಿಜವಳಿ (ನಾ). ಒಂದು ಸ್ಥಳದ ಹೆಸರು: ಮಾರಿಜವಳಿ ಫೊರಣಿ 
ಮೊಗೆಕಟುಕೇಆ ಗುಡಗ ತಾಣವಮ್‌ ನೊಕ್ಕಿಗೋಡು (ಕ್ಲೀಂ: ೦೯೦%, 
00-೦; 700). [ಮಾರಿ 4 ಜವಳ್ಳಿ] 

ಮಾರಿಸು "ಮಾಲ್‌ಸಂ' ನೋ. 

ಮಾರು 'ಮಾಜಿ' ನೋ. 

ಮಾಲಕ (ನು). ಭಾರವಾದ ವಸ್ತುಗಳನ್ನು ಎತ್ತುವ ಸಾಧನ ; 
ಸನ್ನೆಗೋಲು: ಆರ್ಕಿಮಿಡೀಸ್‌ ಭೂತಗನ್ನಡಿಗಳನ್ನು ಬಳಸಿ ಶತ್ರುಗಳ 
ಹಡಗುಗಳನ್ನು ಸುಟ್ಟ ಮತ್ತು ಮಾಲಕೆಗಳನ್ನುಳ್ಳ (ಸನ್ನೆ) ಯಂತ್ರಗಳ 
ಸಹಾಯದಿಂದ ಅವರನ್ನು ಹಿಮ್ಮೆಟ್ಟಿಸಿದ (1084. 1. 5೩೩). [?] 

ಮಾಲನ (ನಾ). ೧. ಕಣ್ಣನ್ನು ಮುಚ್ಚುವುದು. ೨. ಹೂವಿನ ದಳಗಳು 
ಮುಚ್ಚಿಕೊಳ್ಳುವಕೆ,-ಮುಕುಳಿತವಾಗುವುದು. ೩. ಮುಚ್ಚುವುದು ; 
ಮುಚ್ಚುವಿಕೆ : ಪಕ್ಷ್ವೆಯಂ ಚೋಲೆ ಕಣ್ಣ ಮಾಲನದೊರ್ಗ ಸಮ್ಮೇಳನಂ 
ಬೆತ್ತಿರೆ. . . ಗಟಿಪಿದತ್ತಿಮ್ರದೊಳ್‌ ಶಾಮ್ರತುಂಡಂ (ಕುರ್ರಪು. ೭-೪೭)- 
೪. [ಕಾವ್ಮಮಾ] ಮರೆಮಾಚಿದ ಉಪಮಾನ. [ಸಂ.1 

ಮಾಲಿತ, ಮಿಳಿತ (ಗು). ೧. ಮುಚ್ಚಲ್ಪಟ್ಟ : ಮಂಚ್ಛೆಕೊಂಡಿರುವ. 
೨. ಆರ್ಧತೆರೆದ; ಅರೆಬಿರಿದ. ೩. ಕಣ್ಮರೆಯಾದ ; ಅದೃಶ್ಯವಾದ. 
೪. ಒಟ್ಟಿಗೆ ಸೇರಿದ ; ಒಟ್ಟು, ಬಾಡಿದ. (ದಾ). ೫. [ಕಾವ್ಯಮಾ] 
ಎರಡು ಪಸ್ತುಗಳಲ್ಲಿ ಪರಸ್ಪರಸಾವೃಶ್ಶದ ದೆಸೆಯಿಂದ ವೃತ್ಯಾಸವೇ 
ತೋರದಂತೆ ವರ್ಣಿಸುವ ಒಂದು ಅಲಂಕಾರ ; ಒಂದು ವಸ್ತು ತನಗೆ 
ಸದೃಶಮಾದ ಪೆಜತೊಂದು ವಸ್ತುವಿನೊಳ್ಳುದುಗಿ ತಾಂ ಬೇಜಕನಿಸಿ ತೋಜ 
ದಿರೆಯದು ಮಾಲತಂ (6ಕ್ರತಿ. ೦೨೫-೦೫). ಮಾಳಿತ 2 ೫. ಸಮದಸ್ತುಸವ: 
ವೆನಿಸೆ ಭೇದವು ತೋರದಡೆ ಕ್ರಮದಿಂದ ವೇಳ್ವಿ ಮಾಳಿತವ ಕಮಲನೇತ್ರೆಯ 
ಕೆಂಪೆವರ್ಣದ ಚರಣದಲಿ ತಾಂ ರಸೆಲಕ್ತಕ ತೋರದಂ (ಕುನಂ. ೦೪೪). 

[ಸಂ. ] 

ಮಾಲಿತಾಲಂಕಾರ. ಮಾಳಿತಾಲಂಕಾರ (ನಾ). 

ಕೈಯ ಕಾಂತಿಯಿಂ, ಪೊ 


ಸಾಧನ 


ಸಮಃ! 


ಮಾಲಿತ ೫: 
ವಳೆಗಳ್ಳುಣಿಸದಿರ್ದುವೆಂಬುದಳಿಂದಿದು ಮಾಲಿತಾ 
ಒಂದು ಪದಾರ್ಥವು ತನಗೆ ಸದೃಶವಾದ 
ಪದಾರ್ಥದಲ್ಲಿ ಏಕ್ಕವನ್ನು ಪಡೆದು (ಆ ಸದೃಶಪದಾರ್ಥಕ್ಕಿಂತ ಬೇರೆಯಾಗಿ) 
ಕಾಣದೆ ಹೋದಲ್ಲಿ ಮಾಲಿತಾಲಂಕಾರವಾಗೂವೆದು (ಕಂ. ೨೬). 
ಮಾಳಿತಾಲಂಕಾರ : ಸಾದೃಶ್ಯವುಳ್ಳ ವಸ್ತು ತನ್ನ ಸಾಮ್ಯಪಸ್ತುವಿನಲಿ 


ಲಂಕಾರಂ (ಅತ್ರತಿ. ೦೨೦-3೦); 


೭೧೬೫ 


0. 


20 


40 


ಮಾಸಲ್‌ 


ಚಿರದು ಭೇದವಾಗಿ ತೋರದಿರ್ದಷೆ ಮಾಳಿತಾಲಂಕಾರವೆನಿಪುದೊ (ಕುವಂ- 

[ಸಂ.] 

ಮಾಸಲ್‌, ಮಿಾಸಲ್ಕ ಮಿಸಲು (ನಾ). ೧. ಒಂದು ನಿರ್ದಿಷ್ಟವಾದ 
ಉದ್ದೇಶಕ್ಕಾಗಿ. ದೇವರು. ಅತಿಥಿ ಮೊದಲಾದವರಿಗೆ ಪುತ್ಕೇಕ 
ವಾಗಿ ತೆಗೆದಿರಿಸಿದ ಆಹಾರ, ನೀರು, ಹಾಲು, ಹಣ. ಹಸು 


ov): 


ಇತ್ಯಾದಿ ಯಾವುದಾದರೂ ವಸ್ತು,- ಬಳಸದೆ. ಕಾದಿರಿಸಿದ 
ವಸ್ತು; ಮುಡಿಪು: ಹರಕೆ: “ಮಾಸಲೆನೆ ಬಳಸದಿರ್ಪದು” 
(೫೮. ೦೨): .ಒಕ್ಕಲೊಳೊನ್ನು ಪೊಜ್‌ಯುಂ ಕಯಂಂ ಪದಿರ್ಕ್ಕೊಳಂ 


ಭತ್ತಮುಂ ಮಾಸಲುಂಬಳಿವತ್ತಮುಂ ಸಲ್ವದು (ಎಳ. 111 (8) ಸಂಜನ. 
3೪೪-0೦; ಎಲ್ವತ್ವಆ ಮಿಾಸಲುಂ ಸಲ್ವೊದು ಸಾಸಿರ್ವ್ವರ್‌ ಕಾಪು 
(ಳೆ. ೪1. ಶಕ್ಕಮು ೯8-002 ಸು. 10259); ಅಳಿಮನದವಂಗೆ ಶಿವ 
ದೀಕ್ಷೆಯ ಕೊಟ್ಟರೆ ಭಕ್ತಿ ಎಂತಹುದೂ . ಮನಹೀನನ ಮಾಸಲ 
ಕಾಯ್ದಿರಿಸಿದಂತೆ (048. ೯೨)- (ಗು). ೨. ಅಪವಿತ್ರವಾಗೆದಿರುವ; 
ಶುದ್ಧವಾದ: ಏನಪ್ವೆ ಅದಿರ್ಗಂತಿ ತುಂಬಿ ತುಳುಕದ ಮುನ್ನ ಆನಂದನಿಧಿ 
ಶಿವಂಗಳ್ಮಳಂದಂ ನಿನ್ನ ಸುಖದ ಮಾಸಲ ಸುಗಂಧವ ನೀಡು [೫೫೦- 
ಸದ್ಗೆಂಧೆ ಮಾಸಲನೀಯಂ]ನೀಯೆನುತ (ಫ್ರತ್ತರೆ- ಹ: 33೪-0); ಶಿವನ 
ತೋಳ ತೊಡವಾನತರ ಮಾಸಲ ಮನೋರಥವು ಸರಿ ಸರಸ್ವ್ರತಿವೆರಸಿ ಗಿರಿಜೆ. 
ಬಿಜಯಂಗೈದಳು '(ಸಿರ್ಕರಾ- 0-೩೭). ಮಾಸಲ : ೧. ಮತ್ತೆ ಬಲ್ಲುದೆ 
ಬೆಕ್ಕು ಹರಿಯ ಮಾಸಲವ (ಕ್ಯಕುವ. 0-038-0) ; ಮಡಿಯನುಟ್ಟು 
ಮಾಸಲದಡಿಗೆ ಮಾಡಬೇಕ್ರೇ (ಕಫ. ೨೩-0). ಮಾಸಲು: ೧. ಭಾಷೆ 
ತಪ್ಪಿದೆ ಬಳಿಕ ಪ್ರಾಣದಾಸೆಯನು ಹಾರಿದರೆ ಮಾಸಲನ್ನು ಸೊಣಗ 
ಮುಟ್ಟಿದಂತೆ (ಬಸನ: ೬) ; ಹಬ್ಬ ಹಬ್ಬಕೆ ಮಾಸಲಂ ತೆಗೆದಿರಿಸಿದಂತದೆ. 
ಬೀಯುಕೆಮಗಿಲ್ಲ (ಸತಿ. ೪3-೯); ಆ. ಸಿತಾಶ್ತನೆ ಬಿಲ್ಲನೊದೆದಾಕಾಶ 
ಕವ್ವಳಿಸುವ ತರೌಘಕೆ ಮಾಸಲಲಕಿಯಾ ಕರ್ಣ ವಿನ್ನೊಡಲೆಂದೆನಾ ಶಲ್ಕ 
(ಉನ್ಮಾಳ. ೯-೨೪), ವಿ 'ವರಮಂ ಕೊಟ್ಟನಿಲ್ಲಿ ನಿನ್ನ ಮುಸಲ 
ತಪಕ್ಕಿಡರ್ಬಾರದಿರಲೆಂದು (ಕೈಬಳಾ- 08-08) ; ಸೆಟ್ಟಿ - : : ಒಲಐಂ 
ಮಾಸಲ ' ಮನದಿಂ ನಿಜಕರವಾಸದ ತನ್ನಿಷ್ಟಲಿಂಗೆಮಂ ಪೂಜಿಸಿದಂ 
(ಪಾಸ ೦-9-೩೨). ೩, ಅಪ್ಪಟವಾದ ; ಅಚ್ಚ : ಕಳಮೆಯ ಕದಿರ 
ಮಿಾಸಲ ಕಂಪನುಣಲೆಂದಳಿತಿರುಗಳು ಕೊನೆಯೇಜ ಪೊಳಿದವು ಪೊಗಣೆಯನ 
ಪಸುರ್ಗಾಎನ ತೊಳೆಪ ನೀಲದ ಮಿಂಟೆಯಂತೆ (ಶ್ರೀಂ. ೧-೩0) - 
೪. ಮುಡಿಪಾಗಿಟ್ಟ ; ಬಳಸದೆ ತೆಗೆದಿಟ್ಟ; ಉಪಯೋಗಿಸದೆ 
ಜೇರೆಯಾಗಿಟ್ಟ : ಪ್ರ ಶ್ರತ್ಯೇಕವಾದ 2 ಕೂಡಲಸಂಗಮದೇವಸುಚತ್ತದಲಿ 
ಮನಮಾಸಲ ಬೋನವನಾರೋಗಿಸಯ್ಯಾ (ಕೂನ್ಮಸಂ. ೩೩೭-೭) ; ಕಳೆದೆ. 
ತಾಸಲ ಶಕ್ತಿ ಪಾರ್ಥನ ತಲೆಗೆ ಬೈಚಿಟ್ಟ ಹುದನೀಗಳು ಸೆಳೆಟೆನಾದರೆ ಮುಂದೆ 
ಸಿಗುಣನೆನ್ನ ಲೆಕ್ಕಿಸನನ (೪ನ್ಮಲ್ರೋ: 0೬-36)- (ನಂ), ೫. ಪ್ರತ್ಯೇಕತೆ; 
ವೈಶಿಷ್ಟ 8? ಮಾಯೆಗೀಯೆಗೆ ತೋಅಸುವನೇ ತನ್ನ ನಿಜವನು ಮಾಳಾ 
ಮಾಸಲನಲ್ಲಮಪ್ರಭುಗಂರುಗುಹೇಶ್ವರನು (ಪೃಥು. ೭-೪೭): ಏಜ 
ಸೂಜಿಗೆ ಹಾರಿ ಮಾಸಲಿನೇಜು ನಮ್ಮದು ತಮ್ಮುದೆನುತುಚ್ಛೇಆ ಭೀಮನ 
)- ೬. ಪ್ರತ್ಯೇಕವಾಗಿ 
ಪಾಲೇಂ ಕಾಯದೋ 


977) ; 


ಶಂಭು 


4 0 
( 


ಇರಿಸಿದುದು ; ಮುಡಿಪಾಗಿ ಇಟ್ಟುದು ; 
೬.೬ ಕಣ್ಣೆಂಜಲಾದತ್ತೊ ಬಲಿ ಸಿಯಾಗಿರ್ದುದೊ , ಮಾಸಲೋಸರಿಸಿತೋ 
(ವೃತಂ ೬೪). 
ಮಾಸಲ ಕಟ್ಟು 
ವನ್ನು) ಪ್ರತ್ಮೇಕವಾಗಿಡು ; 
ಹರಸಿಕೊಂಡು ಮಾಸಲ ಕಟ್ಟಿದ್ದರಿಂದ ಕೋಟೆಯಂ ನಿಂತಿತಂತೆ (ತತ್ರಶಾ- ಬಿ 
ಮಾಸಲಡಿಗೆ, ಮಾಸಲು ಅಡಿಗೆ ಎ (ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ) 


(ದೇವರಿಗೆ ಹರಸಿಕೊಂಡ ಕಾಣಿಕೆಯ ಪದಾರ್ಥ 
ಮುಡಿಪು ಕಟ್ಟು: ಆ ದೇವರಿಗೆ 


ಮಾಸಲ 


ಪ್ರತ್ಯೇಕವಾಗಿ ಸಿದ್ಧಪಡಿಸಿದ ಆಹಾರ ; ಎಡೆ ; ನೈವೇದ್ಯ : ಪರಿಪರಿ 
ದೇಮುನ್ನ ಮಾಸಲಡಿಗೆಗಳ ಧರೆಯೊಳು ಮೊದಲಿತ್ತವರಿಗೆ (ರೇವಾಂಪು-೩-09೨); 
ಪ್ರತಿಯೊಂದು ಮನೆಯ ಮಾಸಲು ಅಡಿಗೆ ಮಾಡುವುದಕ್ಕೆ ಹೆಣ್ಣುಮಕ್ಕಳು 
ನಸುಕಿನಲ್ಲಿಯೇ ಏಳುವರು (ಕಠಪ್ಪು- ೬-೦೭): ಮಾಸಲಾಗಿಡು = (ಒಂದು 
ನಿರ್ದಿಷ್ಟ ಉದ್ದೇಶಕ್ಕಾಗಿ ಯಾವುದಾದರೂ ವಸ್ತುವ ) ಪ್ರತ್ಯೇಕ 
ವಾಗಿ ತೆಗೆದಿರಿಸು : ಮುಡಿಪಾಗಿಡು :  ವಾಸ್ತ್ರವಿಕಸಾಧನೆಯ ಶಕ್ತಿ 
ಯನ್ನು ಮಾನವರ ಕಲ್ಯಾಣಕ್ಕೆ ಮಾತ್ರ ಮಾಸಲಾಗಿಡುವ ಆದೇಶವನ್ನು 
ನೀಡಬೇರು (8ರ: ೨೨)... ಮಾಸಲಾಗಿರು ಎ (ಒಂದು ನಿರ್ದಿಷ್ಟ 
ಉದ್ದೇಶಕ್ಕಾಗಿ) ಯಾವುದಾದರೂ ವಸ್ತುವು ಪ್ರತ್ಯೇಕವಾಗಿ ಇರು ; 
ಮುಡಿಪಾಗಿರು : ಸೂಸಲೀಯದೆ ಮನವನೀಶವಾಸದೊಿರಿಸಿ ಬೀಸ 
ರಾಗಡೆ ಚಿತ್ರ ಮಾಸಲಾಗಿರಬೇಕು [ಕಾಣಂ- ಚಿತ್ತಮಂ ಮಿಸಲಾಗಿರಿಸಿ] 
(ದೀಕ್ಷಾರೋ. 0೬-0೦) ; ಮೂವತ್ತು ಜಾತ್ಯಶ್ವಗಳು ರಾಮನಿಗೆ ಮಾಸ 
ಲಾಗಿದ್ದುವು (ಕುವೂಸಾಂ. 8೩) ಆ ಸಮೃದ್ಧ! ವಾದ ನೀಡು ಅವರಿಗೆ ಮಾಸ 
'ಲಾಗಿರಬೇಕು (ಸಂ: ೨೩). ಮಾಸಲಾಗು ಎ. ಮಾಸಲಾಗಿರು : ಪ್ರಾಣವನು 
ಬೀಸರವೋಗದೆ ಮಾಸಲುಗರ್ಪಿ: ನಲ್ಲರೆ ಕೂಡಿಕೊಂಡಿರ್ಪ ನಮ್ಮ ಕೂಡಲ 
ಸಂಗಮದೇವ (ಇನ 64೬) ; ಈಶನ ಮಾಸಲಪ್ಪ ಭಕ್ತ ನಿನಗೆಣೆಯಿಲ್ಲ 
(wd. ean), K 
[ದೇ.॥ ಮಲ. ಮಾತ್ರಲ್‌ ಎ ಬೆಕ್ಕಿಗೆ ನೀಡಲಾಗುವ ಮೊಡೆಲು ಬಟ್ಟ 

ಹಣ್ಣು ಮತ್ತು ಮೊದಲನೆಯ ಹಿಡಿಯ ಅಕ್ಕಿ ; ತೆಲ್ಲು,. ಮಾಸರವ ಶ್ರೇಷ್ಠ) 

ಮಿಾಸಲ `ಮಾಸಲ್‌` ನೋ. 

ಮಾಸಲಳಿ (ಕ್ರಿ). ೦. (ನಿರ್ದಿಷ್ಟವಾದ ಉದ್ದೇಶ ಅಥವಾ 
ಗುರಿ. ಮುಡಿಪು. ಸ್ಥಿತಿ, ಆಕೃತಿ ಮೊದಲಾದುವು) ಭಂಗವಾಗು ; 
ನ್ಯೂನವಾಗು : ಗಾಸಿಯಾದುದು ರಾಗ ಲೋಭದ ಮಾಸಲಳಿದುದು 
ನಿಮ್ಮ ದೆಸೆಯಿಂದ (ಉಪ್ಮಾಣ: 9-46) ; ಮಾಸಲಳಿಯಿತು ಬಯಕೆ ಮನದ 
ಭಿರಾಷೆ ಜಾಲತು (ಕರುಂ: ೦೦-೨0): ಭಾಸುರಾರ್ಕಸಹಸ್ರಕೋಟಿಗೆ. 
ಮಾಸಲಳಿಯದ ಬಹಳೆತೇಜದ ವಾಸುದೇವನ ದಿವ ಮೂರ್ತಿಯ ಕಂಡೆ 
ನಾನು (ಸರಗ. ೩-೨-೩೨). ವ. ಪವಿತ್ರತೆಯು ಭಂಗವಾಗು; ಅಪವಿತ್ರ 
ಮಾಗು: ಗಾಸಿಯಾದುದು ದೃತಿಮಲ್ಲರದೇಸು ಘನ ಮಾವನನು ಮರ್ದಿಸಿ 
ಮಾಸಲಳಿಯದ ದಿವಿಜಕನ್ನೆಯರೊಡನೆ ಜೋಡಿಸಿದ (ಕುನ್ಮಾಸ, ೯-10); 
ಮಾಸಲಳಿಯದೆ ಕನ್ನೆತನದಲಿ ಶಿವನನಪ್ಪುವೊಡೆ ಲೇಸು ನಿಜಕುಲಕೋಟಿಗೆ 
(ಪ್ರಠುಂ. ೦೦-3); ಈಸುದಿನ ನಮ್ಮಗ್ನಿಹೋತ್ರಕೆ ಮಾಸಲಳಿಯದೆ ನಡೆದು 
ದೀಗ ವಿನಾಶಕರವಾಯತ್ತಿ (ತೊರರಾ, ೦-೯-೨೪) ೩. ಸ್ವಚ್ಛತೆ ಅಳಿ; 
ಪರಿಶುದ್ಧತೆ ಇಲ್ಲವಾಗು : ಮಾಸಲಳಿಯದಂತಿ ಮಿದಿದರೆವುರ್ದುವ 
ಬೀಸುವರನು ಬೆಸಸುವುದು (ಹಂಜ, 6-0೬): ೪.ನಾಶವಾಗು : ಹತವಾಗು 2 
ಈಸು ದೈತ್ಯರು ನಿನ್ನ ಕೈಯಲಿ ಘಾಸಿಯಾವರು ಮಗಧನೊಬ್ಬನು ಮಾಸ 
ಲಳಿಯನು ಗಡ (ಕುವ ೨-೨೩). [ಮಾಸಲ್‌ 4 ಅಳಿ (ಆ ಅಬ 1 

ಮಾಸಲಾತಿ (ನಾ). ಪರಿಶಿಷ್ಟ ಜಾತಿ. ವರ್ಗಗಳಿಗೆ ಕೆಲವು ವಿನಾಯಿತಿ, 
ಪ್ರವೇಶಾಧಿಕಾರ. ಇತ್ಯಾದಿ ಸೌಲಭ್ಯಗಳನ್ನು ತೆಗೆದಿರಿಸುವಿಕೆ.- 
ಕಾಯ್ದಿರಿಸುವಿಕೆ. [< ಮಾಸಂ] 

ಮಾಸಲಿಡು (ಕ್ರಿ). (ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಯಾವುದಾದರೂ 
ವಸ್ತು ಇತ್ಯಾದಿಗಳನ್ನು ಉಪಯೋಗಿಸದೆ) ಪ್ರತ್ಯೇಕವಾಗಿಡು ; 


ಮಬಡಿಪಾಗಿಡು ; ಮನುಕುಲದ ಳಲ್ಮಾಣ, ಬುಳಿಗಿದುವೆ ಧ್ಯ 
ಮಾಸಲಿಡುವೆನು ಅದಕೆ ನನ್ನ ತನು ಮನ ಪತ್ರಿಣ (ಸರ. ೫; 
ದೇವಾಲಯಕ್ಕೆ ಸೇರಿದ ಭೂಮಿಯನ್ನೇ ಇದಕ್ಕಾಗಿ ಮಾಸಲಿಡುವುದು 


(817. ೩8) ; ಇಡಿಯ ಜೀವನವನ್ನೇ ಈ ಕಲೆಗುಗಿ ಮಾಸಲಿಟ್ಟ ಮಹಾನು 
ಭಾವರಿದ್ದಾರೆ (6ರ: ೧೦೭). [ಮಾಸಲ್‌ 4 ಇಡು] 


೭೧೬೬ 


4 


ಮಾಸಲ್ಗಳೆ 


ಮಾಸಲು "ಮಾಸರ್ಲ' ನೋ, 

ಮಿಸಲುಕಂಪು "ವಿಸಾಸಲ್ಯಂಪು' ನೋ. 

ಮಾಸಲುಕಟ್ಟು (ಕ್ರಿ). ದೇವರಿಗೆ ಹರಸಿಕೊಂಡ 'ಕುಣಿಕೆಯ ಪದಾರ್ಥ 
ವನ್ನು ಪ್ರತ್ಯೇಕವಾಗಿ ತೆಗೆದಿಡು ; ಮುಡಿಪು ಕಟ್ಟು : ಕರಿಯಮ್ಮನಿಗೆ 
ಮಾಸಲು ಕಟ್ಟಿದರೆ (ಕಳಹು. €). [ಮಾಸಲು (ಆ ಮಾಸಲ್‌) + ಕಟ್ಟು] 

ಮಾಸಲುಗವಿತೆ (ನಾ). (ಶಿವನ ಸ್ಟುತಿಗಾಗಿ ಮಾತ್ರ) ಮುಡಿಪಿಟ್ಟ 
ಕವಿತೆ, ಕಾವ $5 ಇದು ಮಾಸಲುಗವಿತೆ ಇದು ಘಾತಕರುಗಳಿಗೆ 
ಅಸಾಧ್ಯ (ಸಕನ- 1, ೩೮೯-೦೦೪) ; ಭವಿಗಳನು ತುತಿಸಿದೆನಾದೊಡೆ ಸಲೆ 
ಶಿವಮೂಷಕ ನಾನೆಂಬತಿಬಿರುದಿನೆ ಶಿವಕವ ಹಂಪೆಯ ರಾಘವ ಪಂಡಿತನೆನಲೀ 
ಮಾಸಲುಗವಿತೆಯ ಚಿತ್ತೆ ಸುವೆದೆರಡಲ್‌ಯದ ನಿಚ್ಚಟರುೂ (663: ೦-೪). 

[ಮಾಸಲು (<ಮಾಸಲ್‌) + ಕವಿತೆ] 

ಮಾಸಲುಗಳಿ “ಮಿಾಸಲ್ಗಳೆ' ನೋ. 

ಮಾಸಲುಗೆಡು (ಕ್ರಿ ): ಮಾಸಲಳಿ ; ಅಪವಿತ್ರವಾಗು ; 
ಕಾಲಂಗಳಲಿ ಮಾಸಲುಗೆಟ್ಟ ಕ್ಲಿ ಸಾಧನಗಳಲಿ ಪೂಜೆಯ ಮಾಡೆ ನಿಷ್ಫಲವು 
(ಶ್ರಶುರೀ- ೭-೦೦)- [ಮಾಸಲು (ಆ ಮಾಸಲ್‌) ೬ ಕೆಡು] 

ಮಾಸಲುಜವ್ವನೆ (ನಾ). (ಯೌವನವನ್ನು ಮುಡಿಪಾಗಿಟ್ಟ) ತರುಣಿ 
ಮಾಸಲುಜವ್ವನೆಯರ ರಾಜಮೋಹಿದಿಲಂಸದಿಂದೊಡಗೂಡುವಾಗ ಆ ಸುವಿ 
ಪಡಕದೊಳಿಹುದೆ (465. 40-006). [ಮಾಸೆಲ್ಪು (< ಮಾಸಲ್‌) ಜವ್ವನೆ] 

ಮಿಾಸಲುನೀರು (ನಾ). ದೇವರ ಹೆಸರಿನಲ್ಲಿ ಪ್ರ ಸ್ರತ್ಯೇಕವಾಗಿ ತೆಗೆದಿರಿಸಿದ 
ಪವಿತ್ರಜಲ : ಈ ನೀರು ಎಂದಿಗಿಂತ ಶುದ್ಧವಾಗಿದ್ದು ದೇವರ ಕಾರ್ಯ 
ಕ್ಕಾಗಿ ದೇವರ ಹೆಸರಿನಲ್ಲಿ ತೆಗೆದಿರಿಸಿದ್ದು, ಆದ್ದರಿಂದಲೇ ಇದಕ್ಕೆ ಮಾಸಲು 
ನೀರು ಎನ್ನುವುದು (ಕೋರೆಕೇ. ೩೨). 

[ ಮಾಸಲು (ಆ ಮಾಸಲ್‌) __ ನೀರು, (೬ ನೀರ್‌) ) 

ಮಾಸಲುಮುರಿ (ಕ್ರಿ)- ಉಪಯೋಗಗೊಳ್ಳು ; ಉಪಭೋಗಗೊಳ್ಳು $ 
ಎಳೆನಗೆಯಂ ಇಳೆ ಚಿಗಿಯಲಿ ಮರುಕೊಳಿಸಲಿ ಹೂವು . . . ತುಂಬಲಿ 
ತುಳುಕದೆ ಸೂಸಲಿ, ಮಾಸೆಲುಮುರಿಯದೆಯೆ (ಸೂರ್ಯಶಾ- 6-05) ; ತಾವು 
ಗರ್ಮಿರೋಗದಿಂದ ನಾಲ್ಕಾರು ಸಲ ಆಸ್ಪತ್ರೆಯನ್ನು ಕಂಡಿದ್ದರೂ ಕೂಡ 
ಮಾಸಲುಮುರಿಯದ. ಹೆಣ್ಣನ್ನೆ 6 ಮದುವೆಯಾಗಲು ಬಯಸುತ್ತಾರೆ 
(ಡಹ. ೪). [ ಮಾಸಲು (ಎ ಮಾಸಲ್‌) | ಮುರಿ, (ಆ 'ಮುಟಿಸ್ಸಿ)] 

ಮಿಾಸಲುಸ್ಥಾನ (ನಾ). ೧. (ಸಭಾಮಂದಿರ ಮೊದಲಾದ ಕಡೆಗಳಲ್ಲಿ) 
ಕಾದಿರಿಸಿದ ಆಸನ.- ಪೀಠ : ಕಾಯ್ದಿಟ್ಟ ಪೀಠಗಳು ; ಮಾಸಲು ಸ್ಥಾನ 
ಗಳು. (Reserve Seats. ಕತ್ರಿಸಿ: ೬೦). ೨. ಚುನಾವಣೆಗಳಲ್ಲಿ ಕೆಲವು 
ವರ್ಗಗಳಿಗಾಗಿ ಕಾಯ್ಮಿಟ್ಟಿರುವ ಅವಕಾಶ, 

[ಮಾಸಲು (-ಆ ಮಿಸಾಸಲ್‌) - ಸ್ಥಾನ] 

ಮಾಸಲೋಗರ (ನಾ). (ದೇವರ ನೈವೇದ ಕ್ಕಾಗಿ) ಪ್ರತ್ಯೇಕವಾಗಿ ಸಿದ್ಧ 
ಪಡಿಸಿದ ಆಹಾರ : ಒಂದು. ಕೆಯ್ಕೊಳು. ಮಾಗಲೋಗರಮುಮಂ. ಹಿಡಿದು. 
ಒಂದು ಕಯ್ಯೊಳು ಬಿಲ್ಲನಂಬನಳವಡೆ ಪಿಡಿದು (ಕಕ. ರೇ. 0೦೩೩-೦೩). 

P [ಮಾಸಲ್‌ 4. ಓಗರ] 

ಮಾಸಲ್ಯಂಪು. ಮಾಸಲುಕಂಪು (ನಾ). ಯಾರೂ ಮೂಸಿ ನೋಡದ 
ಕಂಪು ; ಅನಾಘ್ರಾತವಾದ ಕಂಪು: ಅತಿಮುದದಿಂ ಸೂಸಿದರ್‌ ದೇವ 
ಲೋಕದ ಮಾಸಲ್ಯ್ಕಂಪೊಗೆವ ಪಾರಿಜಾತದ ಫೂವಂ (ಪೆಸ್ನಾಸ್ತ್ರ- ೩-೩೯). 
ಮಾಸಲುಕಂಪು : ನಳನಳಿಸುವ ಪೂವಿನ ಮಿಾಾಸಲುಕಂಪನಳಿಗಳೆಂಜಲಿ 
ಸುಗುಮೆಂದು ತಳೆದಳೊರ್ವಳು ಚಂಪಕಗಂಧಿ ಕುಸುಮಾಕಳಿತ ಪಟಲಿಕೆ 
ಯನೊಸೆದು (ಕುರಾಸಾಂ- ೭-೮೦). [ಮಾಸಲ್‌ ಕಂಪು] 

ಮಾಸಲ್ಲಳೆ. ಮಾಸಲುಗಳೆ (8). ೧- ಮಾಸಲು ಒಪ್ಪಿಸು ; ನೇಮ 


ಪನ್ನು ಸಡಿಲಿಸು: ಶಿವಪೂಜೆಗೆ ನವಯಾೌವನ; 


ದೇವಾರ್ಚನೆಯ 


ಮಾಸಲ್ಮೆಗೆ 


ಏಂಶತಿಪ್ರಾಯಮಾಗಿ ಮಾಸಲ್ಗಳೆಯಲಿರ್ದ ಮನೋರೆಥದಂತೆ 
ಪರಿಮಿತದೊಳಿರಲ್‌ (ಕಂ: 00-3)- ಪಿ. ಗಳಿಗೆಮುರಿ : ಮೆಲ್ಕುಡಿಗೆಗಳಿಂ 
ಮಿಾಸಲ್ಲಳೆದುಡಿಗೆಗಳಿಂದಂ ನನಾಂದೃವಂ ಮನ್ನಿಸಿದಂ (ಅನಂಫ- ೫-೬೦) - 
ಮಾಸಲುಗಳಿ : ೩. ವಶಿಷ್ಟತೆಯಿಲ್ಲವಾಗು ; ವಿಶೇಷಎಲ್ಲವಾಗು : 
ಹಳಸಿದಗ್ಗಳಿಕೆಗಳ ಮಾಸಲುಗಳೆದ ಬಿರುದಿನ ಮಾನಭಂಗದ ಕಳವಳದ 
ಕನಸುಗಳಲಿದ್ದು! ದು ರಂಯನಾಸ್ಥಾನ (ಕನ್ಯೆ ೧-೨0). 
[ಮಾಸಲ್‌ 4 ಕಳ್ಳೆ) 
ಮಿಸಸಲ್ಜೆಗೆ (ಕ್ರಿ). ಮನಿಡಿಪಿಗಾಗಿ ಬೇರೆಯಾಗಿ : ತೆಗೆದಿಡು, - ಪ್ರತ್ಯೇಕ 
ವಾಗಿ ತೆಗೆದಿರಿಸು: ಬಗೆಗಾಅರ್ಗೆಂದು ಮಾಸಲ್ಲೆ! ಗೆದನುವಿನೆರಟ್‌ ೦ಡಿ 
ಬೇಅರ್ಪುದು (ಕಳು. ೬-೬೦). [ಮಾಸಲ್‌ - ತೆಗ್ಗೆ) 
ಮಾಸಲ್ಪಡೆ (ನಾ). (ಆಪತ್ತಿನ ಸಮಯಲ್ಲಿ ಮಾತ್ರ ಬಳಸಲಾಗುವ; 
ಕ್ರಮವಾದ ಸೈನ್ಯದಿಂದ ಬೇರೆಯಾದ) ಕಾಯ್ದಿರಿಸಿದ ಸೈನ್ಯ : 
ತ್ರಿಶಿರಂಗೆ ಬೆಸೆಸು ತರ್ಕೋಗಿಲ್ಲು ರಂ ಬಲಿಸಿ ನಿಲ್ವಂತೆ ನುರಿತ. ಮಿಾಸಲ್ಪ Ee 
[OR [ಮಾಸಲ್‌ 4 ಪಡೆ] 
ಮಾಸಲ್ವಾಯ್‌ (ನಾ). ಮಾಸಲಾದ ಬಾಯಿ; ಚುಂಬಿಸದ ಬಾಯಿ: 
ಕವಿದು - ಮಧುಪಾಳಿ ಕಂಡಿವಾಸವವಾತ್ರಂ. ತಾನುವೆಣೆ ಗಡೆನಗೆನುತಾ| 
ರೂಪವತಿಯ ಮಾಸಲ್ವಾರ್ಯ ನಗುವವೊಲೆಸೆವುದು. ರಾಗದೊದವಿನಿಂ] 
ಬಂಧುಗೆಯಂ (ನರಥ ೯-೨೩). ಮಾಸಲ್‌ _ ಬಾಯ್‌] 
ಮಾಸಲ್ವಾಯ್ಡೆಅ' (ನಾ). ಮಾಸಲಾದ ತುಟಿ ; ಅಚುಂಬಿತವಾದ 
ತುಟಿ : ಮಾಸಲ್ವಾಯ್ಕೆಅಕಿನಗೆ ಪೊಜಸೂಸದ ಕಣ ಬಳಸಲೆಳಸದೊಳ್ಳೊಡೆ 
ಲಜ್ಜಾ ಭುಸಮನೋಸನಿಸದ ಬಗೆ ಮಾಸರಮಾಯ್ತಿವರೊಳಡರ್ದ ಕೊಡಗೂಸು 
ತನಂ (ಕುದ್ರಪು; ೪ [ಮಾಸಲ್‌ 4 ಬಾಯ್ಕೆಲ್ಸ್‌] 
ಮಾಸಲ್ವಾಸಿಗ (ನಾ). ಮುಡಿಪಾಗಿ : ಇರಿಸಿದ “ಹೂವಿನ ದಂಡೆ ; 
ಮಾಲೆಗಾರ್ಶಿಯರ ' ಫಟ್ಟಿವಳ್ತಿಯರಂಗವರಿಮಳದೊಳ್‌  ದೆಳೆಂಬಡೆದು. 
ಮಡುಗಟ್ಟಿ  ಪರಿವ ಮಾಸಲ್ವಾಸಿಗದೋಗರದಣ್ಣಿನ ಸೌರಭಸಂಗಮ 
ದೊಳೀಸುವಂತೆ ವಿಳಾಸದಿಂ ಮಸುಳ್ಳು ಬರ್ವಾಗೆಳಾ (ಅನಂಪು- 6-0 )- 
[ಮಾಸಲ್‌  ಬಾಸಿಗ] 
ಮಾಸಲ್ಕೋಗಿಸು (ಕ್ರಿ): ಮುಡಿಪನ್ನು ನಾಶಗೊಳಿಸು : ಮಾಸಲು 
ಮುರಿ: ಏಗುವೆನೇಗುವೆಂ ಕುಲವಂ ಕಲಂಕಿದಂ ಭುಗುಳಂ ಮಾಸ 
ಲ್ವೋಗಿಸಿದಂ ತೀವಿದಮೃತವಂ ತುಳುಂಕೆದೆಂ (ಗಂಕೆ. ೨೨-೩೦)- 
[ಮಾಸಲ್‌ _. ಪೋಗಿಸು] 
ಮಾಸು 'ಮಾಯಿಸು' ನೋ. 
ಮಾಸೆ (ನಾ). ೧. ನಂಡಸಿನೆ ನೋಲ್ದುಟಿಸು ಮೇಲೆ ಬೆಳೆಯುವ 
ಕೂದಲು ; ಶ್ಶಶ್ರು ; “ಶೈಶ್ರುವೆಂಬುದು ಮಾಸೆ”' (ಹಂಡು. 6೩-೩೭೦); 
ಕರ್ಪಂ ಕೈಕೊಂಡು ಕತ್ತುರಿಯಲ" ಬರೆದಂತಪ್ಪ ವಿಕ್ರಾಂತತುಂಗನ 
ಮಾಸೆಗಳಾತನ ತೀವುಪ್ರತಾಪಾನಳಧೂಮಲೇಖೆಯಂ ಕಾದುವು (ಕಂಕಣ. 
) ೬ ಕಸ್ತೂರಿಕುಪಂಕದಿಂ ಬರೆದಂತಿರ್ಮವು ವಾಸೆ (ಢ್ಮಳ. 
೨. ಹುಲಿ. ಬೆಕ್ಕು ಮೊದಲಾದ ಪ್ರಾಣಿಗಳ ಮುಖದ 
ಮೇಲಿರುವ” ಬಿರುಸಾದ ಕೂದಲು: ಪುಲಿಯ ಮಾಸೆಯನಂಜದುಯ್ಮಲ 
ನಾಡಲಪ್ಪುದು (ರರ್ಟಾಕ್ಕು. ೦-0೬೪) ; ಪುಲಿಗಳ ಮಾಸೆಯನುಯ್ಕಲಾಡಲೆ 
ನಂಜನೆಂಜಲಿಸಲುಮಲಸ್ತಿಯೆ ಕಾಳಕೂಟಮಂ (ಇಾತ್ಕಾರ. ಅ), ಹುಲಿಯ 
ಮಾಸಿಯ ಹಿಡಿದುಕೊಂಡು ಒಲಿದುಯ್ಯಲೆಯಾಡುವಂತೆ (ಸನ: ೬೬೧ ೮) ; 
ಹಸಿವಾರ್ಭಟಿಸುವ ಹುಲಿಯ ಮಾಸೆಯ -ಮಜ(ಶಶಕ ಬಂದಲುಗಿಸುವಂತೆ 
(ಕಂನ0- ೦೭-೨9). 
ಮಾಸೆತಿಕ್ಕು ಎ ಮಾಸೆಯನ್ನು ತೀಡು, - ಮಾಲೀಸು ಮಾಡು : 
ಅಲಿ ಕುಡಿಯುವವನಿಗೆ ಮಾನೆ ತಿಕ್ಕುವವರು ಇಬ್ಬರು (ಗಾರೆ). ಮಾಸೆ 


ತಳ ಐ) 


4-೬ಟಿ್ಲ 


೭೧೬೭ 


ಮಾಹ 


= (ಆಲಂ) ಪ್ರಾಯಕ್ಕೆ ಬರು : ಮಾಸೆ ಬಂದ ಜವ್ವನದಂತೆ 
ಪೊತ್ತಿಸಿದ ಸೊಡರಂತೆ ದರ್ಶನದೆಂಟಂಗದೊಳಂ. ಮುನ್ನಂ ಸಂಪೂರ್ಣನಾಗಿ 
ನೆರೆದು (6ರ್ಕಾಕ್ಕು- 00-3)- ಮಾಸೆಬೋಳಿಸು « - ಮಾಸೆಯನ್ನು 
ತೆಗೆ: ದಿಬ್ಬಣಕ್ಕೆ ಬಂದ ಅವರೆ ಆನೆಗಳಿಗೆ ಹೊಟ್ಟೆಯುಬ್ಬು. 
ವಂತೆ ತಿನ್ನಿಸದಿದ್ದರೆ. ನನ್ನೆ: ಹೆಸರ ಬದಲು ಮಾಡಿರಿ, ನನ್ನ ಮೂಸೆ 


ಬೋಳಿಸಿರಿ (10ನ್ಮಾ. ೦೦. ಮಾಸೆಮಣ್ಣಾಗು.'-:- (ಆಲಂ) ಅವ 
ಮಾನವಾಗು ಸ: ಅಪಮಾನ ಹೊಂದು ; - ಜಟ್ಟಿ ಜಾರಿ ಬಿದ್ದರೂ 
ಮಾಸೆ ಮಣ್ಣಾಗಲಿಲ್ಲ (ಣಾ).  ಮಾಸೆಯ ಜರಿ ಎ `ಮಾಸೆಯ 


ತುದಿಯನ್ನು ತಿರುಚು : ಮುಳಿದು ಮಾಸೆಯ ಮುರಿದು ಹುಬ್ಬನು 
ಬಲಿದು , , ; ಭಾರ್ಗವದತ್ತ ಜಾಣಕೆ: ನೀಡಿದನು: ಕರವ (ಕುಣ್ಮಾರ್ರೋ- 
04-80. ಮಾಸೆಯ ಮೇಲೆ ಕೈಯೆಳೆ -- (ಪೌರುಷದ. ಸೂಚಕವಾಗಿ 
ಅಥವಾ ಸ್ಪರ್ಧೆಗಾಗಿ) ಮಾಸೆಯ ಮೇಲೆ ಕೈಯಿರಿಸು : ಗೌಡನ: 
ಪಕ್ಷದ ಗರಡಿಯಾಳುಗಳು ಓಣಿಯಲ್ಲಿ ನಿಂತು ಮಾಸೆಯ ಮೇಲೆ ಕೈಯೆಳೆಯ 
ತೊಡಗಿದರು (ಕುಣ್ಮುಕೆ: ೦): :ಮಾಸೆಯರೆ ಗಂಡ. ಮಾಸರಗಂಡ ಎ. 


ಪರಾಕ್ರಮದ ಕುರುಹಾಗಿ ಮಾಸೆ ಬೆಳೆಸಿರುವವನಿಗೂ ಮಾರಿದ ; ` 


ಪರಾಕ್ರಮಿ ; ಶೂರರ ಶೂರ; ಒಂದು ಬಿರಂದು : ಮಾಸೆಯರ 
ಗಂಡ 'ಕ್ಕಬಯಿರಯನಾಯಕನ ಮಗ ಹೊನ್ನಮಾರಯನಾಯಕನೂ ., 
ಶಿಲಾಶಾಸನವ ವತಾಡಿಕೊಟ್ಟರು. (ಎ೪. 1; ರೆಂಗಳೆೊ. ೨೦-೦೦ ; ಬ 
ಮಾಸರ ಗಂಡನೆಂದೆಂಬ ಬಿರುದಿನಿನ್ನಾಸೆಯಾಕಿಪಳಿಗಾನಳ್ಳಿ ಪೈಸರಿಸಿದೊಡರಿ 
ನೃಪರೆಮ್ಮನು ಪರಿಹಾಸಕದನು ಮಾಡದಿಹರೆ (ಉುರಾಖ0. ೪೨-೦೪). 
[ದೇ.8 ತಮಿ, ಮಾಚೈ, ವೀಚೈ ; ಮಲ- ಮಿಶ ; ತುಳು, ಮಾಸಿ; 

ತೆಲು. ಮಾಸ ; ಗೊಂಡಿ, ಮಾಸಾಂಗೆ ; ಕುರುಖ್‌. ಮಿಸೀ. 'ಮಿಚೀ] 

ಮಾಸೆಗಡಿ (ಕ್ರಿ)- (ಕೋಪದಿಂದ) ಮಿಸೆಯನ್ನು ಕಚ್ಚಿಕೊಳ್ಳು : 

ಕೇಳುತಿರ್ದನು. ಕರ್ಣನಿವನಾಭೀಳವಚನವನಧಿಕರೋಷಜ್ವಾಲೆ  ರುಳಪಿಸೆ 
ಮಾನೆಗಡಿದನು ತೂಗಿದನು ಶಿರವ (ಕುವ್ಮಾಳ. ೯-02) ; ವಾಸವಾರಿಯ 
ಕಣ್ಣುಗಳು 'ಜೊಅಸೂಸೆ ಬಾಯಲಿ ನೊರೆಗಳುಕ್ಕಲು ಮಾಸೆಗಣವುತ್ತಿರಲು 
ಹಲುಗಿರಿದೇಡಿಸಿದ ಹನುಮ (೫80: 33-00). [ಮಾಸೆ - ಕಡಿ] 

ಮಾಸೆಗೀಳ್‌ (ಕಿ): ಮಾಸೆಯನ್ನು ಕಿಚ್ಚು ತೆಗೆ: ಬಾಯನೊಡಬಡ 
ಮಾಸೆಗೀಳಾ ಕುರುಳ್ಳೊಯ್‌ ಎನುತೆ ಜಲದ ಮರಕುಲಮಂ. 
ಖೋಯೆನುತೆ ಬಪ್ಪಸುರರಂ ಕಂಡು (seg. wee). 

[ಮಾನೆ ಕೀಳ್‌, (ಇ ಕೇಟ್‌) ] 

ಮಾಸೆದಿದ್ದು (ಕ್ರಿ). ಮಾಸೆಯನ್ನು ತಿಕ್ಕು'- ತೀಡು : ಮಾಸಿದದ್ದುವ 
ಕೈಗಳಲ್ಲಿಂದೋಸರಿಸವರಸುಗಳ ಬೆಳ್ಳೆಲೆಯಾಸಿಕೂಂಬು ಕೈಗಳಲ್ಲಿಯೆ ನಿದವು 
(msm: ೩೬-೩೨). [ ಮಾಸೆ « ತಿದ್ದು, (ಇ ತಿರ್ದು) ) 

ಮಾಸೆದೆಣ' (ನಾ). (ಪೌರುಷದ ಕುರುಹಾಗಿ) ಮಾಸೆಯನ್ನು ಹೊತ್ತಿರು 
ವುದಕ್ಕಾಗಿ ವಿಧಿಸಿದ ತೆರಿಗೆ: ಷುಡೊಳಗೆ ಮಿಸೆದೆಚಿಕಿಯಂ ಬೇಡಿಸುವಂ 
(e0rse. ೩-೩೪). [ಮಾನೆ 4 ತೆಲಿ] 

ಮಾಸೆವೊಳು (ಕ್ರಿ). (ಪರಾಕ್ರಮದ ಗುರುತಾಗಿ) ಮಿಸಸೆಯನ್ನು. 
ಹೊಂದು: ನಭಾವಳಯದೊಳೆನ್ನನೇಳಿಸಿದ ನಿನ್ನನನಾಕುಳಮೆನ್ನ ಚಟ್ಟರಿಂ 
ತಳವೆಳಗಾಗೆ ಕಟ್ಟಿಸದೆ ಮಾಣ್ಕೊಡೆ ಕಮ್ಮನೆ] ಮಿಸೆವೊತ್ತೆನೇ (ಶಃಕಣ- 
೨-೩೦; ಮೊಲೆನೆತ್ತ ತೈಲಿಜನನಿಯ ಕಲದೊಳ್‌ ರಂಜಪರೆ 
ಮಾಸೆಮೊತ್ತಣ್ಣಂಗಳ್‌ (8: ೭-೩೫) [ಮಾನೆ - ಪೊಜು] 

ಮಾಹ (ನಾ). ೧: ಸ್ನಾನ ; ಜಳಕ: ಮಾಹಮಂ ತೊಜಳದು 
ಕಂಡರ್ಪೇಸೆ ವೆತಿಯ್ಯೊಳಳ ಮಹಾಮಲಮಂ ತಾಳ್ವಿದ ಕಷ್ಟರಂ ಸವಣರಂ 
ಕಂಗೆಟ್ಟರಂ ಕಂಡು. (ತಮ್ಮ. 0-009); ತೊಡೆಯನೇಣ್‌ದಳಂಬಕಾಮಾತ 
ವ್ಯಾಜದಿಂ ಜಡವನಿತೆ ಶಿರವನಡರಲ್‌ ಮಾಹ ತಡೆಯೆ ತಲೆ ಜಡೆಗಟ್ಟಲು 


ಮಾಹಂದಪ್ಪು ೭೧೬೮ 


(೫೫೫. 0-2); ಎಣ್ಣೆಯಿಲ್ಲದ ಮಾಹ ಸುಣ್ಣವಿಲ್ಲದ ವೀಳಿ ... 
'ಮಿಳಲೊಳಗೆ ಎಣ್ಣೆ ಹೊಯಿದಂತೆ (450. oso). 3. ರಜಸ್ವಲೆಯು 
ನಾಲ್ಕನೆಯ ದಿನದಲ್ಲಿ ಮಾಡುವ ಸ್ನಾನ; ಯತುಸ್ನಾನ: 
ಮಾಹದ ಮನೆ ಎ ಸಾ .ನೆಗೃಹ; ಬಚ್ಚಲುಮನೆ: ಅವನಿಸುರನಿರು| & 

ಳೊಂದು ಪಶುಎನ ಹಿಂದೆ ಹೋಗುತ ಮುಂದೆ ದೂಳೆಯ್ಯಗಳ ಮಾಹದ 
ಮನೆಯ ಕೆಲದಲ್ಲಿ ಮಂದಯಿಪ ಜಲಪಂಕ ಊರುಗಳೊಂದಿ ನೆನೆಯಲು 
(wg. 2೬-33). [ಮ್ಯಾ 4 -ಹ್ಯ (ಆ--ಪ್ಪ)) 

ವಿಾಹಂದಪ್ಪು (ಕ್ರಿ). ಖಯತುಸ್ಥಾನದ ಅವಸ್ಥೆಯನ್ನು ಮಾರು: 
ಮುಟ್ಟು ನಿಲ್ಲು : ನಾಲ್ವತ್ತೆರಡಾ ಪ್ರೌಢಾಸ್ಪದಮಾಕೆಗೆ ಮಾಹಂದಪ್ಪ|10 
ದಂಗನೆಗಂ ಮೇಲೆ ಲೌಲೈಗಬ್ಬಂ ವನಿತೆ ಬಂ. ೭-೨). [ಮಾಹ 2. ತಪ್ಪು) 

ಮಾಹಣ (ನಾ). ಎ ಮಾಹ ೧: ವರಮಾಹಣದ ಗೃಹವ ನೋಡುತ್ತ 
ಬಿಜ್ಜಳ ಧರಣಿಪನ _ ರಾಣಿವಾಸವ ನೂಖಯಿಪ್ಪತ್ತು ಬೇಲಬೇಲೀಕ್ಷಿಸುತ್ತ 
ಮುಂಡೆ ಬರೆ: (ಕ್ರಿಕರಾ- 39-4); ವೈದ್ಯಶಾಸ್ತ್ರ ವನ್ನು ಚೆನ್ನಾಗಿ ತಿಳಿದಂಥಾ 
ವೈದ್ಯನು ಎಣ್ಣೆಯ ಪ್ರಮಾಣವಂತು ಮಾಪಣವ ಮಾಡಿಸುವುದು [15 
(4೪5. ೬೦). "ಮಾಯಣ' ಪರಾ: [ಮಾಹ ¥en] 7 

ಮಾಳಿತ 'ಮಾಲಿತ' ನೋ, 

ಮಾಳಿತಾಲಂಕಾರ “ಮಾಲಿತಾಲಂಕಾರ' ನೋ. 

ಮಾಟಾತ (ನಾ). ಉಲ್ಲಂಘಿಸುವಿಕೆ ; ಅತಿಕ್ರಮಿಸಂವಿಕೆ: ಬಗೆವಡೀ 
ಕನಸು ಗುರುವಾಜ್ಞಿಯಂ ವಿನಟತಕ್ಕೊಗೆವ ಕೇಡಿಂಗೆ ಸೂಚನೆ (ಹಕಕ. | 50 
my [5 ಮಾಜು + - ತೃ] 

ಮಾಅ್‌ಸು, ಮಾರಿಸು' (ಕ್ರಿ). ೧: ಉಲ್ಲಂಭಸು ; ಅಶಿಕ್ರಮಿಸು: 
ಲಲನಾಸಂಭೋಗರೋಗಂ . . .ಸಲೆ ಲಜ್ಮಾಭಾವಮಂ ಮಾಖಸುತುಮಿದೆ: 
(6೫8. ೨೩) ಮಾರಿಸು ; ೨. ಹಿಂದೆ ಹಾಕು; ಸೋಲಿಸು: ಎಲೈ 
ಅಗ್ನಿಯೆ - - - ನೀನು ಸಾಮರ್ಥ್ಯದಲ್ಲಿ ಉಳಿದ ದೇವತಗಳಿಲ್ಲರೆನ್ನೂ | ೩8 
ಮಿರಿಸಿದ್ದೀಯೆ:/ (ಹುಣ್ನಾಕ,. 3೭), ಪೇಹದಾರ್ಥ್ಯದಲ್ಲಿಯೂ ನನ್ನನ್ನು 
ಮಾರಿಸಿದ್ದನು (ಕಗಾಳ್ಮ- ೪0), [ಮಾಜು 4 -- ಇಸು] 

ಮಾಲು, ಮಾರು (ಕ್ರಿ). ೧ (ಮಾತು, ಅಪ್ಪಣೆ; ಆಣೆ, ಎಧಿ ಇತ್ಯಾದಿ 
ಗಳನ್ನು) ಅತಿಕ್ರಮಿಸು; ಉಲ್ಲಂಘಿಸು; "“ಮಾಲು-ಅತಿಕ್ರಮಣ್ಣೇ'" 
(ಮುಕ) ; ಅಯಂ ವೃತ್ತಿಗಳನಿವಂ ಮಾಟಾದರಲ್ಲರ್‌ ದ್ವಿಜನ್ಮರ್‌ (004.136 
08-09); ದೆಯ್ವ ಮನಾರಯ್ಮ ಮಾಜ ಬ್ರಾಟಲ್‌ ನೆವರ್‌ (ಕರಣ. 
1-೬); ನುಢಿಯದೆ ಪೋಗನೀಯೆನೆಲೆ ಫೋದೊಡೆ ಧೂರ್ಜಟಿಯಾಣೆ ಮಾಜ: 
[7೫ಂ. ಮಿಕ್ಕು] ಪೋದೊಡೆ ಕಲಿಭೀಮನಾಣೆ (ಗಂಡ, ೪9-೪೫); ಓಂ 
ನಮ ಶಿವಾಯ ಎಂಬ ಮಂತ್ರವ ಮಿಜಲಮ್ಮದೆ ನಿಂದುದು ವೇದ 
(915- 50), ೨. (ಸ್ಥಳ, ಸೀಮೆ ಇತ್ಯಾದಿಗಳನ್ನು) ದಾಟು; ಹಾದು | 
ಹೋಗು : ನಿರವದ್ಯನೈಬ ಮಂತ್ರಿ ಮಾರ್ಕೊಂಡು ನೀನೀ ಸ್ವಯಂಬರ 
ಮಂಟಪಮಾರ್ಗವೂಂ ಮಾಜಲಾಗದೆನೆಯುಂ (ಶಾವೂಕ್ರ,.. ೩೬), ಹಿ 
ಪ್ರತಿಭಟಿಸು:; ವಿರೋಧಿಸು: *“ತಳ್ಟೊಯ*, ತಡಂಬರೆ 
ಮಾಲು, ತೊಡರ್‌, ಉರ್ಕೆರ್ಕೆ: ಮಿಗು, ತಡಂಬೊಯೇ_ಈ ೨೫ 
ಪ್ರತಿಹತಕ್ಕೆ ಪೆಸರ” (win; ೫೨೨೬); ಪರಮಂಂಡಳವೃಸನಮನಾರಯ್ದ 
ಮಪ್ಪೊ ಡಿತ್ತುಂತೆತ್ತುಂ. ಬಾಟ್ಯ ಮೆಂಡಲಮಲ್ಲದೆ ಕೀಜ:ಯುಂ ಮಾಜ್‌ಯ: 
ನೆಗಬ್ಬ ಮಂಡಲಮಿಲ್ಲ (ಶುತಕಾ- ೬-೬೭೦); ಆಲು ಪ್ರಜೆಯತ್ತಿಗೆಯರ ಮಾಜ 
ಲಾನೆನು ತಾಯೆ (ನುಶಾರೇ- ಐ. 98-4೨). ೪. ಮುನ್ನುಗ್ಗು; ಧಾವಿಸು; 
ಮುಂದೆ ಹಾಯು: ಕದನಡೊಳಿದಿರಂ ಮಾಅ್‌ ಮಾಜಾಂತು ನಿಂದಾಂತರಿ. 
ಭೂಪರ್‌ ಭಸ್ಮಮಾದರ್‌ (ಉನ್ಮಣ. 308 ಕರ್ರಿ; ಮಾಜುವ ಹಯವ 48 
ಮುಿಯೆನುತ . . . ರಾವ್ವರ ಶಿರವನೆಚ್ಚನು ಕೊಂದನೀಪರಿ ಹತ್ತು 


3s 


40 


ಮಾಜು 


ಸಾವಿರವ (ಕುಣ್ಕಾಳೆ. ೩-೪)... ೫. ಉದ್ಭಟತನವನ್ನು ತೋರು ; 
ದರ್ಪದಿಂದ ಕೂಡಿರು; ಅಹಂಕಾರಪಡು : ಮಾಜುವಸುರಾಳಿ ದೈವವ 
ತೊಟುವವನೆಂದು ಮಾಜದರರಿಗೆ. ಶನ್ನ ಸೊಲ್‌ಗೊಡುವವನೆಂದು 
ಅನುದಿನಾಗಮವು ಹೀಗೆನುಶಿರಲು ಕೇಳಿದೆ (೧(೫ಕೋ. 8-೬0); ಮಾಜ್‌ದ 
ದೈತ್ಯನುಪಟಳವ ಈಗ ಮಾಣಿಸು (ಕುಣ್ಮಕ್ರ್ರೋ. ೦-೬); ಮಾದ 
ಜಕ್ಕಮನ್ನೆಯನ ಮೇರೆಯಿಲ್ಲದ ಜಲವಾರಿಧಿಯನು ಮೋದಿದಾರುಭಟಿ 
ಯನೇವಕ್ವೆ (ಕಂನಪಿ- ೩-೬೪). ೬. ಜಯಿಸು ; ಗೆಲ್ಲು: ಪುತ್ರವಿಮೋಹ 
ಮನಾರೊ ಮಾಜುವರ್‌ (1೪64: 00-43); ಕಾಲನನು ಮಾಲುವರಾರು 
(ಉನ್ಮಾಲ್ರ ೬-೬). ೭. ನುಣುಚಿಕೊಳ್ಳು; ತಪ್ಪಿಸಿಕೊಳ್ಳು: 
ಹಿಡಿವೆನೆಂದೊಡೆ ಹಿಡಿಗೆ ಬಾರನವ್ವ .., ತಡೆವೆನೆಂದೊಡ ಮಾಜಾ 
ಹೋದನವ್ವ (ಕಾರೇ. ೨. 1೩-೯೭); ಸರಳಂ ಮಾಜುತೆ ಹರಿಣಂ ಸರಳಿಸಿ 
ತೈದಾಜನೇಳನೆಂಟೊಂಬತ್ತಂ (106. ೦-೯೦): ಮೂ ಗೋದಾನಕ್ಕೆ 
ದಕ್ಷಿಣೆ ವವೂಬ್‌ಹದು ಕ್ಷಳಿಂದು ರುಷಿಮತ ಮಾಜದೇವುದು (ಸುರಶ. ಶಂ. 
6-9)- ೮. ಉಪೇಕ್ಷಿಕು ; ನಿರ್ಲಕ್ಷಿಸು ; ಅದಜಾಂದೆ ಧರ್ಮಪದ್ಧತಿಯ 
ನೀಕ್ಷಿಸಲಿವಳನಿಂದು ಮಾಜುವುದು ಮತವಲ್ಲೆಂದ (ಕಬಣ: ೦೦-೨೦). 
೯. ಉಲ್ಲಂಘನೆಯಾಗು ; ಅಂತು ಕಾರಣವಾತ ಮಾಡಿದನಂತರಿಸದಾ 
ಸಂಜೆ ಕರ್ಮವನಂತದಕೆ ಫಲವಾಯ್ತು ಸಂಧ್ಯಾಕಾಲ ಮಾಅದಿರೆ (ರಕ. 
6-1). ೧೦. ಹೆಚ್ಚಾಗು; ಅಧಿಕವಾಗು : ದ್ವಯವಿಡಿದುದಕ್ಕೆ 
ಎರಡಿಲ್ಲದೆ ಮಾಟಲಿಲ್ಲವಾಗಿ ಜಗವನಟವುದಕ್ಕಿ ದಿವಾರಾತ್ರಿಯಲ್ಲದೆ. 
ಮಾಲ ತೋಬಲಿಲ್ಲವಾಗಿ ಸಂಸಾರವ: ಹಟ್‌ವುದಕ್ಕೆ ನಿಃಕಳಂಕ: 


--ಮುಲ್ಲಿಕಾರ್ಜುನನಲ್ಲದಿಲ್ಲವಾಗಿ (ರೋಸ, 0-0); ಮಾಲ್‌ದ ಖೇದಮುಂ 


ಮುದಮುಮೊರ್ಮೆಯೆ ಕೋಕಚಕೋರಕೋಟಿಗಿಂತೇಜ:ದುದು. (ಕಂ. 
00-00). ೧೧. ಶ್ರೇಷ್ಠವಾಗು ನ ಮಿಗಿಲುಗು ; ಮೇಲಾಗು ; 
ಮಾರ್ಗಕ್ರಿಯಾಲಿಂಗವಿಡದು. ಮಾಜಾದ ಕ್ರೆಯಾಲಿಗಗಸಿದ್ಧಿ ಮಾಣದೆ 
ಕ್ರಿಯಾಲಿಂಗವಿಡಿದು ಕೈಯಾನಿಷ್ಟತ್ತಿಲಿಂಗುದ್ದಿ (ರಸನ 6೬೬); ಸಲೆ ಸೆಮುನ್ನತ 
ಸನ್ನುತಿಗಳ್ಳಿ ಮಾಜಂದುದ್ವಾಕ್ಕಳಿಕಾಳ . . . 'ಒಪ್ಪೆ ಶಿವೆಯಂ ನಲಿದರ್ಜಿಸು 
ತೊಬ್ಬದಂ ನೃಷು (ಣದ್ಯ!.. ೯-೩): ಮೂರ್ತಿವ್ರಾತಮಂ ಮಾದ 
ಮಂಹಾಶಿವಮೂರ್ತಿಯಂ ಮತ್ತಿ ಖ್ಯಾತಲಿಂಗಸುಮೂರ್ತಿಯಾಗಿರಲೋತು 
ನಿಯಮಿಸಿ (084. ೩೯-0೪): ೧೨. (ಹರ್ಷೊದ್ರೇಕವನ್ನು) ತಡೆ; 
(ಸಂತೋಷುತಿಶಯವನ್ನು) ನಿಗ್ರಹಿಸಿಕೊಳ್ಳು: ಅಂತು ಕಂಡು ಮಾಜ 
ಲಂಜದಿಂತೆಂದು (60ತ, 0೨-೦೮). ೧೩. ಹಿಡಿತಕ್ಕೆ ಸಿಕ್ಕದಿರು ; ಅಲಭ್ಯ 
ಮಾಗು ; ನಾಂ ತಳೆದೆನಾರ್ಪಿಂದೆ ವಿಜಯಮಂ ಮಾದೆರ್ಣಡೆ ಭವಾತರವ 
ನೈದಿಸದ ಮುಕ್ತಿಯಂ ಪಡೆದಪ್ಪೆ (ಕಬ: ೦೦-೦೨) ; ಬೇಜೂರ 
ಸ್ನೇಹಕ್ಕೆ ಹಾಆ ಹೋಗುವನೆಗ್ಗ ಮಾಲ್‌ದ ಶೂಲದ ಹೆಣಕೆ ನರಿ 
ನೆಗೆದು ಬಾಯಾಜಕ ಸತ್ತಂತೆ (ಸರಕಾ. ೦666). ಮಾರು: ೧. ಅವರ ಮಾತು 
ಮಾರಿದ ದೋಷಕ್ಕೆ ನಾವು 'ಪಾತ್ರರಾಗುವೆವು (ಕಾಂಯ, ೪-96); 
ತಾರತಮ್ಮವರಿಯದವ ದೊರೆಯಲ್ಲ, ಮಾತು ಮಾರಿದವ ಸೇವಕನಲ್ಲ (ಗಾಂ). 
೨. ದಿಟ್ಟಿಯನೆ ಮಿಕ್ಕು ಮಾರುವ ಜವದಿ ಮುಟ್ಟಿ ಮುಟ್ಟಿದೆ ನೆಲಂ ಮೆಟ್ಟಿ 
ಮುಂಚುವ ಹರಿಣಶಿಕುವ ಸೌಂದರ್ಯಕ್ಕೆ ಬಗೆಸೋತು . . , ತೆಕ್ಕನೆಯೆ 
ಬೆಂಬತ್ತಿದಳ್‌ ಕನ್ನೆ (ಗ್ಗ 4-೩೬); 'ಮೇರೆಯ ಮಾರದೆ ಚಲಿಸುವ 
ಧಾರಿಣಿಯಂ ಪೊತ್ತು ಪೊರೆವ ಕಾರಣದಿಂದಂ ಗೌರವ ಮಹಿಮಾಸ್ಕೆ ರ್ಯಾ 
ಧುರರ್‌ ಶೇಷಂ ಹಿಮಾಚಲಂ ನೀನುಂ ದಲ್‌ (ರೃಷ್ಕಾರೋ, ೨೪೪), 
೧೦. ವಟ್ಟೆಕತ್ತು ಲಿಪಿಯ ಚರ್ಚೆಯಲ್ಲಿ ನಿಜಾಂಶಕ್ಕೂ ' ಮಾರಿದ ಗಾಳಿ 
ಸವಾರಿಯ ಚಕಮಕಿಯಿದೆ (ಬಂ: ೩). 

(ದೇ.8 ತಮಿ. ಮಾಜು, ವೀಣು; ಮಲ. ವೀಟು ; ತಳು. ಮಾರು ; 
ತೆಳು. ಮಾರು, ಮಾಜು; ಗೊಂಡಿ. ವೀರಾನಾ; ಕುಣ. ಖಾಜ] 


ಮಾಜುಂಜೌವನ 


ಮಾಜುಂಜೌವನೆ (ನಾ). ತುಂಬುಪ್ರಾಯ ; ' ಪೂರ್ಣಯೌವನ ; 
ಪನಿತಾಮಣಿಯಿಂತೊಪ್ಪುವ ರೂಪಿಗೆ. ಮಿನುಗುವ ವಿಸಾಖಂಜೌವನವೇಟ 
ವರಾಜಿಸುತಿರೆ ಕಂಡು (ಇರುಳ. ೩-೬೪). [ಮಾಟು_.ಜ9ವ್ವನ (< ಜವ್ವನ)] 

ಮಾಜುಹ (ನಾ). ಮಿತಿಯನ್ನು ಮಾರುನಿಕೆ; ಉಲ್ಲಂಘನೆ ; `"ಅತ್ಯಾ 
ಭಾನಂ, ಅತಿಕ್ರಮ; - ಈ ೨ ಮಾಜುಹ'' (ಕರಾಯ. ೪-೬೪), 
“ಕೆಯ್ಮಾಟುಹ' ಪರಾ. [ಮಾಲು | -ಹ್ಮ(< ಎಪ್ಪ)] 

ಮುಂ, “ಮುನ್ನ ' ನೋ. 

ಮುಂ "ವಬನ್ಸ್‌” ನೋ. 

ಮುಂಕಟ್ಟು " ಮುಂಗಟಲ್ಬ ' ನೋ- 

ಮುಂಕಣೆ (ನಾ} ೧. ಮುಂಭಾಗ; ಮುಂಗಡೆ; ಎದುರುಭಾಗ : 
ಮುಂ॥ಣಿಯಲಿಟ್ಟಣಿಸಿದರು. ಭಾರಂಕದಾಳುಗಳೆಂಟುಸಾವಿರ ಬಂಕದತಿರೆಥ 
ರೆಂಟುಕೋಟಿತುರಂಗ ವಾಯದಳ (ಕುವ್ಮಾಕ: ೩-೦೪)- ೨. ರಥ, ಬಂಡಿ 
ಮುಂತಾದುವುಗಳ ಮುಂಭಾಗ. -: ಮೂಕಿ : ಕೆಲಂಬರು ಬಂಡಿಯ 
ಮುುಕಣಿಯಂ [ಕಾಕಾಂ- ಮಂಂದಂ] ಪಿಡಿದು ಪುರದ ತಿರುವೀಥಿಯೊಳು. 
ನಡೆಶಪ್ಪ್ಪಿಗಳು (8996, ೨-೦೪); ಒಂದು ನಿಮಿಷಕೆ ಮತ್ತೆ ಪಡಿಬಲ 
ಬಂದುದಗಣಿತ ಯಕ್ಷ ರಾಕ್ಷಸವೃಂದ ಮುಕ್ಕುಅಸಿಕಿದುದು. ಕರ್ಣನ ರಥದ 
ಮುಂಕಣಿಯ (4940. ೧-೨೬). 

[ನಂ (ಆ ಮುನ್‌) -- ಕಣ್ಮಿ/ತೆಲು. ಮಂನ್ಯಲಿ, ಮುನುಕಲಿ] 

ಮುಂಕಣಿಸು (ಕ್ರಿ). ಮುಂದುವರಿ; ಮುಂದೆ ಸಾಗು ; ಮುನ್ನುಗ್ಗು ನ 
ಮೊಗ್ಗರಂಬೊಡ್ದು ಗ್ಗ ಲಿಸಿ ನಡೆದು ಬಗ್ಗಿಸಿ ಬಯ್ದೊಗ್ಗುಗೆಡದೆ. ಮುಂಕಣಿಸಿ 
ಭೋಂಕನೆ ನೂಂಕಿ (೧04, ೬-೬೬ 5); ಮುಂಕಣಿಸುತ್ತೆ ಚಪ್ಪರಿಸುತುಂಗುಟ 
ದಿಂದೊದೆದಾರ್ದು ಸಾರ್ದು.. ಕೂರಂಕುಸಮಿಿಟ್ಬು ನೂಂಕೆ 
(nes- ೬-೭೨)- ಕೈಮುಂಕಣಿ 4. - ಇಸ್ಟು] 

ಮುಂಕುಡಿ " ಮುಂಗುಡಿ, ' ನೋ. 

ಮುಂಕೊಂಕುಗತ್ತಿ (ನಾ). ಮುಂದಕ್ಕೆ .ಬಾಗಿರುವ ಒಂದು ಬಗೆಯ 
ಕತ್ತಿ : ದೈತ್ಯರು ಕ್ಕಜೆಯ ಮುಂಕೊಂಕುಗತ್ತಿಯ ' ಸಬಳೆ ಮುದ್ಧರವ 
ಕೊಂಡು ಬಂದಾ ದೈತ್ಯಗಣವನು ದಿೀಡುಗೆಡಹಿಯು ತುಳಿಯೆ (ಸಕತ. 
1-೩೭); ಆರುತೈತಂದೈದೆ  ದೇವನನೋರಣಿಸಿಯಸಿಚಾಪಮಾರ್ಗಣ 
ಕೂರಲಗು ಮುಂಕೊಂಕುಗತ್ತಿಯೆ ಭಟರು ಮೇಳಎಸೆ (306ರ. 6-001). 

[ಮುಖ್ಯ (ಇ ಮನ್ಸ್‌) 4..ಕೊಂಲ್ಕು -- ಕತ್ತಿ] 

ಮುಂಕೆೊಡು (ಕ್ರಿ). ಮುಂದಾಗಿ ಕೊಡು ; ಮೊದಲೇ ಒಪ್ಪಿಸು : 
ನೆಲನುಂ ಸರ್ವಸ್ತವಂಂ ಕೊಟ್ಟಡಿಗೆಜಿಗಿದನಾ ಪಾಣ್ಮ್ಯನುಳ್ಳಳ್ಳಿ ಬೇಗ 
ತಲೆಯಂ ಮಂಂಕೊಟ್ಟೆವಿನ್ನೇದುದು ಬೆಸನಮಾಗೆಂದಟ್ಟಿದ [ರ್ವಾ] ರಣಂಗಳ* 
(333೩, 3X: 96-೨3; 2076 1); ಲಂಕಾಧೀಶನ ಜಯವಧು ಪಂಕಜನಾಭಂಗೆ 
ಸೋಲ್ತು ರಣಮುಖದೆಡೆಯೊಳ್‌ ಮುಂಕೊಟ್ಟಟ್ಟಿದ ರನ್ನದ ಕಂಕಣ 
ಮೆಂಬಂತೆ ಕಯ್ದೆ ಬಂದುದು: ಚಕ್ರಂ (ಕಣ್ಮನ: ೩93 ಶ್ರಯೋ). 

[ನಖ (ಎ. ಮಂನ್ಸ್‌) 4. ಕೊಡು] 

ಮುಂಕೊಳ್‌ " ಮುಂಗೊಳ್‌ ' ನೋ. 

ಮುಂಕೊಳಿಸು " ಮುಂಗೊಳಿಸು ' ನೋ. 

ಮುಂಕೊಳು “ಮುಂಗೊಳ್‌ ' ನೋ. 

ಮುಂಕೋರೆ (ನಾ). ಖಡ್ಡಯುದ್ಧ! ದಲ್ಲಿ ಒಂದು ವರಸೆ; ಖಡ್ಗವನ್ನು 
ವಬಂದಕ್ಕೆ ಬಾಗಿಸುವುದು : ತಳಸುಚು ಮೇಲ್ಲಂಚು ಹಿಂಕೋರೆ 
ಮುಂಂಕೋರೆ ಬಲಸನ್ನೆ ಯೆಡದ ಸನ್ನೆಯೊಳು. ಅಲಗ ನೀಡಿದರಲಗಿ 
ನೊಳಾಂತು ನೆಗೆದು ಮೈಹೊಳೆದು ತಪ್ಪಿಸಿದನೆಲ್ಲವನು : (668. ೬೬-೨೬). 

[ಮು (ಇ ಮಾನ್‌) 4 ಕೋರೈ] 
ಮುಂಗಂದಾಯ (ನಾ). ಮೊದಲ ಕಂತಿನಲ್ಲಿ ಕೊಡುವ ಕಂದಾಯ, _ 


೭೧೬೯ 


೩6 


40 


ಮುಂಗಡಹಣ 


ತೆರಿಗೆ : (4) [ಮಂ (ಆ ಮುನ್ನ) *- ಕಂದಾಯ] 

ಮುಂಗಜ್ಜ (ನಾ). (ಯಾವೆದಾದರೂ ಕಾರ್ಯಕ್ಕೆ ನಡೆಸುವ) ಪೂರ್ವ 
ಸಿದ್ಧತೆ : ಹೊಂಗೋಪುರಶಿಖಿರಕೆ ಪೋಷ ನಡೆ *ನಿನ್ನ ಮುಂಗಜ್ಜವ 
ನೆಗಳ್ಳ ಫೆನು (ಶೋಕತ- ೨6-39). [ಮುಂ (ಆ ಮುನ್‌) 4 ಕಜ್ಜ] 

ಮುಂಗಟ್ಟು, ಮುಂಗಟ್ಟು (ಕ್ರಿ). ೧- ಮುಂಭಾಗದಲ್ಲಿ ಸೇರು, - 
ಜೊತೆಗೂಡು : ತಂಗಡಲೆಯ ಮೆಯ್ಸಿ ನೀರನೂಡಿಸುತೆ ವಿಹಂಗ 
ಸಂತೋಷದಿ ತಮ್ಮ ಮುಂಗಟ್ಟಿದ ಮುದ್ದುಮಜ್‌ಗಳ್ಳೆ ಗುಟುಕೀಯೆ 
ಕಂಗೊಳಿಸಿತು ರುಕ್ಮಿಣಿಗೆ (ಕೋಶಕ- ೪). ೨. ಮುಂಭುಗಕ್ಕೆ ಬರು: 
ದಕ್ಷಿಣಕೆ ದೂಜ್‌ತು ಬಲದ ಭಾಗದೆ ' ವಲ್ಲಿ ಮುಂಗಟ್ಟಿ ಪಾಬ್‌ತು 
ವಾಸುಗಿವಕ್ಕಿ (ರೋಶತ. ೬-೨4). ಮುಂಕಟ್ಟು : ೩. ಮುಂಭಾಗದಲ್ಲಿ 
ಅಡ್ಡಗಟ್ಟು; ಮುಂದೆ ಹೋಗದಂತೆ ತಡೆದು ನಿಲ್ಲಿಸು : ಜಗವ ತನ್ನೆಯ 
ಮಾಯಾರೂಪಿನಿಂ ಪೊರೆವುತಿಹ ವಿಗಡತನದಿಂದವರ ಮುಂಕಟ್ಟಿ ನಲ್ಲಿಸುತೆ 
(ಕರೋ. ೦೦-೬೪); ಪವಣದಿಂ ಪೊಕ್ಕು ಕಿವಿದರು ಶತ್ರು ಬಲವ ಮತ್ತವರು 
ಮುಂಗಟ್ಟೆ ತರುಬುತ್ತಯಿರದಿರಿಯೆ ಮಗುಳವರು ವುರವಣಿಸಿ ಕವಿದು. 
(ನಮೋ. 4೨-೬೩) [ಮಂ (ಇ ಮುನ್‌) _. ಕಟ್ಟು) 

[ಮುಂಗಟ್ಟು (ನಾ). ೧- ಗೋಡೆಯ ಹೊರಭಾಗದ ಬುಡದಲ್ಲಿರುವ 
ಇಳಿಜಾರಾದ ಅಂಚು: (4). ೨. ಕೆರೆಯ ದಂಡೆಯ ಒಳಭಾಗ ; (9). 

೩. ಅಂಗಡಿ, ಮನೆ ಮುಂತಾದವುಗಳ ಮುಂಭಾಗದಲ್ಲಿ 
ಕಟ್ಟಿರುವ ಕಟ್ಟಡ ; ಸಂತೆಯ ಎಡಬೀದಯಲ್ಲಿ ಉದ್ದಕ್ಕೂ ಅಂಗಡಿ 
ಮುಂಗಟ್ಟುಗಳು . . . ಮುಂಗಟನ್ನಿಗಳೆಲ್ಲ ಹೂವು ಮತ್ತು ತಾಂಬೂಲ 
ವನ್ನು ಮಾರುವ ಅಂಗಡಿಗಳು (ರಣ. ೩೨); ಆಂಗಡಿ ಮನೆ ಮುಂಗಟ್ಟು 
ಗಳಲ್ಲ ಇಮ್ಮೆಯ್ಯ ಕಿಟಕಿ ಬಾಗಿಲುಗಳನ್ನು ತೆರೆದು. ಶುದ್ಧಿಗೊಳಿಸಲಾಗಿತ್ತು 
(ತ್ರನರು.. 063) ; ಅಂಗಡಿ ಮುಂಗಟ್ಟುಗಳಂತೂ ತಳಿರುತೋರಣಗಳಿಂದ 
ಅಲಂಕೃತವಾಗಿದ್ದುವು (ಶೇವಿಕೂ. ೭) - 

[ಮುಂ (£-ಮಂನ್‌,) 4 ಕಟ್ಟು] 

ಮುಂಗಡ (ನಾ). ಯಾವುದಾದರೂ ಕೆಲಸಕ್ಕೆಂದು ಮೊದಲೇ ಕಡವಾಗಿ 
ಕೊಡುವ ಅಥವಾ ಪಡೆಯುವ ಧಾನ್ಯ ಆಥವಾ ಹಣ; ಸಂಚಕಾರ ; 
ಆಗಾವು : ಕೊಳ್ಳಿ ಮುಂಗಡವಿದನು ಕೊಲೆಗೈದು ಕುರುಪು ತಂದೆನಗೆ 
ತೋರ್ದಾ ಮೇಲೆ ಬಹುಮಾನವಿದೆ ನಿಮಗೆ ಇದಕಿಂ ಮಿಗಿಲ್‌ (ಕಂತ್ರಃ. 
08-03) ನ ಗಟ್ಟದಿಂದ ಮತಿಂಗಡಹಣ ಪಡೆದು ಜತೆಗೆ ಇಪ್ಪತ್ತೋ 
ಮೂವತ್ತೋ ರೂಪಾಯಿಗಳಂತೆ ಮಂಂಗಡ ಹಾಕಬೇಕು (ಕಕ್ತರೂ- ೨6); 
ಅಂಗಡಿ ಇದ್ದರೆ ಸಾಲದು, ಮುಂಗಡ ಬೇಕು (ಗಾರ) - 

ಮಾಂ (ನ ಮುನ್‌) 4 ಕಡ್ಮ./ತುಳು. ಮುಂಗಡ. ಮುಂಗಣ] 

ಮುಂಗಡಪತ್ರ (ನಾ). ವಾರ್ಸಿಕ : ಆಯವ್ಮಯದ ಅಂದಾಜುಪಟ್ಟಿ ; 
“ಆಯವ್ಯಯ ಪೆತ್ರ, ಮುಂಗಡಪತ್ರ, ಬಜೆಟ್‌” (೧0404. ಶರ” 00); 
ಗ್ರಂಥಗಳನ್ನು ಕೊಳ್ಳುವ ಮುನ್ನ ಗ್ರಂಥಾಲಯದ ಮುಂಗಡಪತ್ರದಲ್ಲಿ 
(88690) ಮಂಜೂರಾದ ಹಣವನ್ನು ನೋಡಬೇಕು (ಗ್ರಃ೮. 00). 

[ಮುಂಗಡ + ಪತ್ರ] 

ಮುಂಗಡಪ್ರತಿ (ನಾ). ಪ್ರಕಟಣೆ ಇತ್ಯಾದಿಗಳಿಗೆ ಮುಂಚಿತವಾಗಿಯೇ 
ಕಳುಹಿಸುವ ಪ್ರತಿ: *'ಮುಪ್ರತಿ, ಮುಂಗಡಪ್ರತಿ'' (೩೮೫೩೩೦ 
copy. ಶಶ್ರಿಕಿ- ೪) [ಮುಂಗಡ - ಪ್ರತಿ] 

ಮುಂಗೆಡಹಣ' (ನಾ). ಮುಂಚಿತ ಸಾಲವಾಗಿ ಕೊಡುವ ಹಣ: ಆ 
ಹಣ್ಣುಗಳೆಲ್ಲ ನಮ್ಮ ಪಾಲಿಗೆ ಬರುವಂತಿಲ್ಲ ಅಣ್ಣ, ಅವುಗಳನ್ನು ಬಾಗವಾನರಿಗೆ 
ಮುಂಗಡಹಣ ತೆಗೆದುಕೊಂಡು ಮಾರಿಬಿಟ್ಟಿದ್ದೇನೆ (೭65: 03೪); ಗಟ್ಟ 
ದಿಂದ ಮುಂಗಡಹಣ ಪಡೆದು ಜತೆಗೆ ಇಪ್ಪತ್ತೋ ಮೂವತ್ತೋ ರೂಪಾಯಿ 
ಗಳಂತೆ ಮುಂಗಡ ಹಾಕಬೇಕು (ರಕ್ತಕೂ, ೨6)- [ಮುಂಗಡ + ಹಣ] 


ಮುಂಗಡಿಸು 


ಮುಂಗಡಿಸು (ಕ್ರಿ): ಅಸಹನೆಯನ್ನು ತೋರಿಸು : ಎಲೆ ನಾಯ ನೀನುಬ್ಬಿ 
ನೊಳ್‌ ಕೌರವೇಶ್ವರನಿಗೆ ಮುಂಗಡಿ[ಜಾಳಾಂ, ಡ)ಸಿ. ನುಡಿದು ಕೆಡಿಸಿದೆ. 
(ಕುರಂಗ. ೭೩-೨೩)- [ಮುಂಗಡ 4 -- ಇಸು] 

ಮುಂಗಡೆ (ನಾ). ಮುಂದುಗಡೆ; ಮುಂಭಾಗ ; ಎದುರು ; ಬರೆಯಿ 
ನೀಂ ಪೋಪೋಗು ಪೋಗೆಂದು ಮುಂಗಡೆ [8೩ಕ೦. ಗುಡಿ]ಯೊಳ್‌ ಸಾವ 
ಹೌಡಿಯೆಂಬ ತೆಣಿದಿಂದಂ ಬಗ್ಗಿ ಸುತ್ತಿರ್ದುವುಗ್ಗ ಡದಿಂ ಕೋಗಿಲೆ (1೦೫. ೩೩); 
ಆ ದೇಗುಲದೊಳಿಪ್ಪಭವನಂ ಕಂಡು ಹೊಡವಡುತ್ತಂ ಬಟ್ಟಲಂ ಮುಂಗಡೆ 
ಯೊಳಿಟ್ಟಾರೋಗಿಸೈ ಯೆನ್ನೊಡೆಯನೇ ಗುರು ಕಲ್ಲಿನಾಥಾ ಎಂದು ಬಿನ್ನೈಸಿ 


(೧44. ೦-೩); ಬೆಡಗಿನಭಿನವರಸದ ಭಾವದ ಕಡುಹುಕಾಕಿಯರೈದಿದರು | 


ಮುಂಗಡೆ [ಊ೫ಂ. ಗುಡಿ]ಯಲವನಿಜಿಯ (ತೊರರಾ- 0-0-೨೨). 
ಮುಂಗಡಿಕೂಸು - ಕೊನೆಯ ಮಗುವಿನ ಹಿಂದಿನ ಮಗು: ನಮ 

ಮನ್ಯಾಗ ಹುಡುಗರಿಗೆ ಕೆಲಸ ಹಚ್ಚೂದೆಲ್ಲ ಎತಿಗೊಳ್ಳಲಿಕ್ಕೆ ಅಂದ್ರ 

ಮುುಂಗಡಿಕೂಸಿಲ್ಲ (ಸಮಃ -೬ ನನ್ನಮುಂಗಡೀಕೊಸು. ಎಚ್ಚರಂತು ನೋಡು 
(ಕಪ, 11- ೬೩೪). ಮುಂಗಡೆಯಮಗು, ಮುಂಗಡಿಮಗು ಎ ಮುಂಗಡಿ 
ಕೂಸು: ಆಕೆಯ ಮುಂಗಡೆಯ ಮಗುವಿಗೆ ಇನ್ನೂ ಎರಡೇ ವರ್ಷ 
ವಾಗಿದೆ (649); ರಂಗೂಗೆ--ಅದೇ ನನ್ನ ಎರಡು ವರ್ಷದ ಮುಂಗಡಿ 
ಮಗು- ಎಪ್ಪತ್ತಾದಿನದ ನಾಯಿಕೆಮ್ಮು ಬಂದಿತು (ಜಾಂಗೇ- ೯೭). 

[ಮುಂ/ (ಇ ಮುನ್‌) 4 ಕಡ) 

ಮುಂಗಣ್ಣು (ನಾ). ೧. (ವ್ಯಾಯಾಮ, ಈಜು ಇತ್ಯಾದಿಗಳಲ್ಲಿ) ತಲೆ 
ಕೆಳೆಗಾಗಿ, ಕಾಲುಮೇಲಾಗಿ - ಗಾಳಿಯಲ್ಲಿ ನೆಗೆದು ಮುಮ್ಮುಖ 
ವಾಗಿ ಕಾಲಮೇಲೆ ನಿಲ್ಲುವ ಒಂದು ವರಸೆ: ದೊಂಬರ ಸೂಳೆ 
ಯೊಬ್ಬಳು. . , ಒಂದು ಗಣೇಮರದ ಸೆಮಾಪಕ್ಕಿ ಹೋಗಿ ಮೇಲಕ್ಕೆ ಹತ್ತಿ 
ಅಲ್ಲಿ ಲಾಗ, ಅಂತರಪರಟಿ, ಹಿಂಗಣ್ಣು, ಮುಂಗಣ್ಣು, ಎರಡು ಕೈಯನ್ನು 
ಬಿಟ್ಟಿ ದೊಣ್ಣೆವರಸೆ, . . ಇದೇ ಮೊದಲಾದ ಸಾಹಸಗಳನ್ನೆಲ್ಲು ಮಾಡುತಿರ 
ಲಾಗಿ (6ರೂ0- 0೭೬); ಅಲ್ಲಿ ಹಿಂಗಣ್ಣು ಮುಂಗಣ್ಣು ಹಾಕುವುದರಲ್ಲಿ 
ನಿಸ್ಸೀಮನಾದವನಿಗೆ ಯಾವ ತುಂಬುಹೊಳೆಯಲ್ಲೂ ಭಯವಿಲ್ಲ. , . ಆದರೆ 
ಹಿಂದೆ ಅಲ್ಲಿ ಹಿಂಗೆಣ್ಣು ಮುಂಗಣ್ಣುಗಳನ್ನು ಹಾಕಿದ ನರಸಿಂಹಾಚಾರ್ಯರ 
ತಲೆ ಅಲ್ಲಿ ಒಡೆಮದನ್ನು ಕಂಡಿರುವ ಹಿರಿಯರು ಮಾತ್ರ ದೊಡ್ಡನ ಕಲ್ಲಿಗೆ 
ಹೋಗುವುದಕ್ಕೂ ಅಲ್ಲಿ ಹಿಂಗಣ್ಣು ಮುುಂಗಣ್ಣು ಹಾಕುವುದಕ್ಕೂ ಹೆದರು 
ತ್ತಾರೆ (ಗುಣಾ. ೦೬೨)- 

ಮುಂಗಣ್ಣುಹೊಡೆ ಎ (ಆಲಂ) ಪ್ರಗತಿಪರವಾಗು ; ಸಾಹಿತ್ಯ 
ವಿಚಾರದ ತೀರ್ಪು ಆಗಾಗ್ಗೆ ಮುಂಗಣ್ಣು ಹೊಡೆಯುತ್ತದೆ. ಪುನ; ಹಿಂಗಣ್ಣು 
ಹೊಡೆಯುತ್ತದೆ (೫ರ. 17, $)- 
[ಮುಂ (ಆಮುನ್‌,) 4 ಕಣ್ಣು (ಆ ಕಣಾ)] 

ಮುಂಗತೆ (ನಾ). ಮುಂದಿನ ಕತೆ; ಮುಂದಿನ ಕಥಾಭಾಗ : ಮುಂಗತೆ 
[ಶಾ೫೦. ಫೆ]ಯನುಸಿರೆಂದು ಬೆಸಗೊಂಡೆನವನೀಶನು (ಕೈ ಯಫಾ. ೨೩-೦); 
ಪಾಂಡವಧರಣಿಪಾತ್ಮಜತನಯ ಕೇಳಾ ಮುಂಗತೆಯ ಕೌತುಕವ (ಕೋಗದು. 

[ಮೂ (5 ಮುನ) 4 ಕತೆ] 

ಮುಂಗತ್ತರಿ (ನಾ). ಖಡ್ಗ ಯುದ್ಧ. ದ್ವಂದ್ವ ರ್ವಯುದ್ಧ ಮೊದಲಾದುವು 
ಗಳಲ್ಲಿ ಒಂದು ವರಸೆ: ನಿಲ್ಲುವ ಕಡೆಯಲ್ಲೇ ನಿಂತು ಪಾರ್ಶ್ವಗಳಿಂದ 
ಎರಡು ಪಾದಗಳ ಮುಂದಣಗತಿಯುಂಟಾಗುವ ಹಾಗೆ ಆವೆದಾನೊಂದು 
ಕರ್ತರಿಗತಿಯು ಮಾಡಲು ತಕ್ಕಂಥಾದು ಅದು ಮುಂಗತ್ತರಿ ತೊಲಗುವದು 
(8ಕ್ಕಕೀ- ೫-೪). " ಮುಂಗರ್ತರಿ' ಹೋ. 

[ಮು (೮ ಮುನ್‌) 4- ಕತ್ತರಿ] 
ಮುಂಗತ್ತಲೆ “ ಮುಂಗಳ್ತಲೆ ' ನೋ. 
ಮುಂಗಥೆ (ನಾ)- ಇ ಮುಂಗತೆ; ಮನ 


30-0). 


 ಮೈಫಂರೆದು ಪರವಶಕ್ಷೇರ 


೭೧೭೦ 


30 


46 


ಮುಂಗವಚ 


ಶರನಿಧಿಯ ಪೊಕ್ಕು ಮ: ನಿಗಿಯಾನಂದಿಪಂದದಿ. ಪೇಳ್ವೆ ಮುಂಗಥೆಯ 
ಸಂಗತಿಯನು (ನನಕೋ- ೩-೪). [ಮುಂ] (ಇ ಮುನ್ನ) _. ಕಥೆ] 
ಮುಂಗದನೆ (ನಾ). ಪ್ರಾರಂಭದ ಯುದ್ಧ; 'ಮೊದಲ ಕದನ ; 
ಪಾಂಡವರಜ್ಞ್ಜ್ಯಾ ತಮಿದ್ದ, ವಲಲಂ ಕೀಚಕನ ಗೆದ್ದ. » ಕುರುಕುಲ ಮುಂಂಗದನ 
ಮೆದ್ದ ನಾಡು ನೋಡಿದಲ್ಲವೇ ? (೧90. 60-0೯). 
[ವಮಿಂ್ಯ (ನ ಮಜನ್ಶ್‌) 4 ಕದನ] 
ಮುಂಗನಸು (ನಾ). (ಗರ್ಭಿಣಿಯು ಪ್ರಸವಪೂರ್ವದಲ್ಲಿ) ಕಾಣುವ 
ಸ್ವಪ್ನ: ಕನುಭವಲಾಭದೌಹದನಿಮಿತ್ತದ ಸಂಗತಿ ತಕ್ಕ ನೋಂಪಿ 
ಮುಂಗನಸು ಬಯಕ್ಕೆ ಗೆಂಟುಗೆ. . , ಜನನುಶಡಾತಕರ್ಮಮಿನಿತುಂ ಸುತ 
ಶೋಭನವಣನಸ್ಮಳಂ (144 3- ೬-9). [ಮುಲ್ಯ (-ಆ ಮುನ್‌) ಕನಸು] 
ಮುಂಗಪ್ಪು (ನಾ)- ಸೂರ್ಯ ಮುಳುಗಿದಾಕ್ಷಣ ಆವರಿಸಂವ ಕತ್ತಲೆ ; 
ಮುಸ್ಸಂಜೆಯ ಕಪ್ಪು: ಏನಾಗಲೆಯೆ ಮೋಡ ಕವಿದು ಮುಂಗಪ್ಪು 
ಹಬ್ಬಿ ಬಿಟ್ಟೆದೆ (ಆಂಧ್ರ: ೧೦೦-೪) 
[ಮುಂ (< ಮೆನ್ಸ್‌) + ಕಪ್ಪ (ಆ ಕರ್ಪ)] 
ಮುಂಗಯ್‌ “"ಮಂಂಗೆಯ್‌' ನೋ. 
ಮಖಂಗಯ್ಯಮುರಿ * ಮುಂಗೈಮುರಾರಿ ' ನೋ. 
ಮುಂಗರಿ "ಮುಂಗುರಿ' ನೋ. 
ಮುಂಗರುಳು (ನಾ). “ಜಠರದ ಕೊನೆಯಿಂದ ಹೊರಡುವ ಸಣ್ಣ 
ಕರುಳಿನ ಆದಿಭಾಗ ; ಮುಂಗರುಳು ಪ್ರಥವನಾಂತ್ರ” (Duodonom. 
ಇಂ) ; ಮುಂಗರುಳು. (೫೪೯0 16651) ಮತ್ತು ಹಿಂಗರೆಳ್ಳು 
(sind Intestine) ಹೊರಗಿನಿಂದ ಒಳಬಾಗಿ ಬೆಳೆಯುವುದರಿಂದ ಚರ್ಮದ 
ಪೊರೆಯಿದ್ದು (cuticular Lining) ಕೇಟ ಪೊರೆ ಬಿಟ್ಟಾಗ ಆ ಪೊರೆಯೂ 
ಬಿಡುತ್ತದೆ ($08. ೨೭). 
[ಮುಂ (ಆ ಮುನ್ಶ್‌) 4- ಕರುಳು (ಆ ಕರುಳ್‌)] 
- “ಸಮುದ್ರದ ಏರುಮಟ್ಟಕ್ಕೂ ಇಳಿಮಟ್ಟಕ್ಕೂ, 
* ಕಟ್ಟಡಗಳ ನೆಲಮಟ್ಟಕ್ಕೂ ಮಧ್ಯೇ ಇರುವ. ಕರೆಯ 
ಮುಂಗರೆ'' ಮುಂಗರೆಗೆ 


ಪ್ರದೇಶ; 
ಅಡ್ಡವಾಗಿ ಹೋಗುವ ಇಳುಕಲು ದಾರಿ (೫೩೩. ಇಳ) 
[ಮುಂ (ಇ ಮುನ್‌) 4 ಕರ್ಮ] 
ಮುಂಗರ್ತರಿ (ನಾ). ಒಂದು ಬಗೆಯ ಕತ್ತಿವರಸೆ: ನಿಂತುಕೊಂಡು 
ಪಾದದಲ್ಲಿ ಪಾದಪ್ರಕ್ಷೇಪವು ಮುಂಗರ್ತರಿಯೆಂಬುದು (0a ue. ve). 


(Foreshore. wove); 


*ಮುಂಗತ್ತರಿ ' ಹೋ: 
ಮುಂಗಲಿ " ವಂಂಗುರಿ ` ನೋ. 
ಮುಂಗಲಿತನ (ನಾ). ಯುದ್ಧದಲ್ಲಿ ಬೇರೆಯವರಿಗಿಂತ ಮೊದಲು 

ಮುನ್ನುಗ್ಗಿ ತೋರುವ ಪರಾಕ್ರಮ : ಅಳ್‌ಯಬಹುದೈ ಭಾವಮ್ಮೆ ಸಾದುನ 

ಮೆಲ? ಭುಜಾಟೋಪವನುಹಿಂದಣ ಕೊಜತೆಯನು ಕಳೆ ಮಗನೆ ಬೊಪ್ಪ. ಕುಲ 
ಕ್ರಮಾಗತವ ಮಅಕಿಯದಿರು ಮಂಂಗಲಿತನಕೆ ತಾನಿಅಕಿವೆ ನಾ ಮುನನ್ನೆಂದು 
ತಮ್ಮೊಳು ಜಟಿಿದರೊಡವುಟ್ಟಿದರು ಬಾಂಧೆವಮಿತ್ರ ಭೂಮಿಪರು 

(ತುವ್ಮಾಗ. 0-೨೭). [ಮುಂ (5 ಮುನ್‌) 3. ಕಲಿತನ ] 
ಮುಂಗವಚ (ನಾ)- “ಉಡುಪು ಕೊಳೆಯಾಗದಂತೆ ಮುಂದಕ್ಕೆ ಕಟ್ಟಿ 

ಕೊಳ್ಳುವ ಉಡಿಗೆ: ಮಂಂಗವಚ; ದೂಳುಪಾವಡಿ” (Apron. 3019): 

ಅವಳು ಹಿಂದಿನಂತೆ ಇಂದೂ ಶ್ವೇತಶುಭ್ರವಾದ ಮುಂಗವಚನನ್ನು 

ತೊಟ್ಟಿದ್ದಳು (ನಕು. ೬), ಕೆಲಸದ ಹೊತ್ತಿನಲ್ಲಿ ಕೆಲಸಗಾರರಿಗೆಲ್ಲ 
ಉಸಿರಾಟಕ (ರೆಸ್ತಿರೇಟರ್‌), ಕನ್ನಡಕ” ಕೈಗವಸು, ಮುಂಗವಚ ಇತ್ಯಾದಿ 

ಗಳನ್ನು ಒದಗಿಸಬಹುದು (40. 2, ಆ): 


[ಮುಂ (ಆ ಮುನ್‌) 4 ಕರ್ತರಿ] 


[ಮುಂ್ಕ ( < ಮುನ್‌, ) + ಕವಚ] 


ಮುಂಗಸಿ 


ಮುಂಗಸಿ " ಮುಂಗುಸಿ” ನೋ. 

ಮುಂಗಳುಪು (ಕ್ರಿ)- (ತಾನು ಬರುವುದರ ಕುರುಹಾಗಿ ಉಡುಗೊರೆ 
ಯನ್ನು) ಮೊದಲೇ ಕಳುಹಿಸು ; ಮುಂಚೆಯೇ ಕಳೆಂಹಿಸು : ತನ್ನ 
ಬಾಳುವೆಗೆ ನಚ್ಚಿನವಳೀ ರಾತ್ರಿವಧುವೆಂದು ಹಿಮಕರೆಂ ಮೆಚ್ಚಿ ಮುಂಗಳುಪಿ 
ದೆಳಮಾಣಿಕದೆ ಮಣಿಗಳಿನೆ ಸಂಜಿದಾಸೆಗಳಿಸೆದುವು (ಕೈಬಣ: 6-೪೭). 

[ಮಂಂ್ಯ ( ವ ಮಂನ್ಸ್‌) 4 ಕಳುವು (ಎಕಟ್‌ಷ್ಟ )] 

ಮುಂಗಳ್ತಲೆ, ಮುಂಗತ್ತಲೆ (ನಾ). ಸೂರ್ಯನು ಮುಳುಗಿದಾಕ್ಷಣ 
ಬರುವ ಸಂಧ್ಯಾಸಮಯದ ಕತ್ತಲೆ ; ಮುಸ್ಸಂಜೆಯ ಕತ್ತಲೆ: 
ಮುಗಿಯೆ ಪೆಗಲ್‌ ಮಂಸುಕಲ್‌ ಮರಂಗಳ್ತಲೆ. . . ನೆ ಮಂಗಿದುವು 
ಮುನ್ನೀರಣಗಿಯ ಸೆಜ್ಜೆವನೆಗಳಾ ರಾತ್ರಿಯೊಳೆ (8ರ. ೧೬-೬). 
ಮುಂಗತ್ತಲೆ : ನದಿಯೆಡೆಗೆ ಬರಲೊಂದು ವೃಷಭನುದಕಾರ್ಥದಿಂ ತಾನು 
ಮುಂಗೆತ್ತಲೆಯೊಳದನಖ್‌ಯದೇ ತಂಡುತಂಬನಾ ಕರ್ಣಪೂರದಿಂ ಮರೆ 
ಯೆಂದು ಬಡಲಾಗಿ (೧ಕ್ಕಫು. 3೨೭೧೩೮ ದಟ್ಟಿವಾಗಲು ಪ್ರಾರಂಭಿಸಿದ 
ಮುಂಗತ್ತಲೆಯಲ್ಲಿ ಅಜ್ಜಿಯ ನಿಶ್ಚಲಮುಖ ನೋಡಿ ಹೆದರಿ (ಕುಠ್ರತ- 
೨೦-೦೨): [ ಮುಂ, ( ಇ ಮನ್ಸ್‌) *- ಕಳಲೆ ( ಆ ಕಟ್ಟಲೆ) ] 


ಮುಂಗಾ (ಕ್ರಿ). ಮೊದಲು ಕಾಪಾಡು : ನಮ್ಮ ಜೋಕೆಯಂ ಬಗೆಯ" 


ದೊಡ, ನಿನ್ನ ಜೋಕಿಯನೆ ಮುಂಗುದು ಕೊಳು ಜೀಯಾ! (ಗೊಕ್ಕೊಳಾ. 
೭-ಂಬ). [ಮುಂ ( ಆ ವಮಖನ್‌), * ಕ್ಯಾ? 

ಮುಂಗಾಣ್‌, ಮಂಗಾಣು (ಕ್ರಿ). ೧. ಮುಂಭಾಗವನ್ನು ಕಾಣು ; 
ಮುಂದನ್ನು ನೋಡು : ಕಿತ್ತ ಬಲ್ಲತ್ತಲೆಗೆ ತರಣಿ ಮುಂಗಾಣದಿರೆ 
ಪೊತ್ತುವೆಳೆಗಂ ಬೇಥಿಕ ತೋರ್ಪರಾರ್‌ . . . ಭೂಪ (ಕೈಟರಾ. ೨-೦೬). 
೨. ದಿಕ್ಕುತೋಚು : ದಾರಿಕಾಣು; ಮುಂದಾಗುವುದನ್ನು ತಿಳಿ: 
ಮದಮಂ ಗರ್ವಮಂ ಕೂಡಿಕೊಂಡಿರ್ದನಿತುಂ ಮುಂಗಾಣದತ್ಯುದ್ಧತತರ 
ಮಂಖವಾಗಿರ್ಪದೋರಂತೆ ವಿದ್ವಜ್ಞನಮಂ ಕೃಕೊಳ್ಳದೆನ್ನೀ ಮನದೊಳಗಣ 
ಹಂಕಾರವಿಂತಿಂತಿದಂ ದೇವನೆ ನೀಂ ತರ್ಗೊತ್ತಿ , . . ರಕ್ಷಿಪ್ಪುದೆನ್ನಂ 
(ಕಕಾಕ- ೧೬); ಸಲಿಲವಂ ನೀನೆಜಕಿವುತಿರು. ಪ್ರಜ್ವಳಿಸುವವು. ದೀವಿಗೆ 
ಗಳಿಂತಗ್ಗ ಳಿ ಮುಂಗಾಣದಿಹ ಜೈನರ ಪಶುಗಳೀ ದಿನವೆ ಇಳೆಯೊಳೆಗೆ 
ಮಡಿದಹವು (ಅತ: ಮುಂಗಾಣು : ೨. ಮದದಿಂದೆ 
ಮುಂಗುಣದಜನಿದಿರೊಳುಂ ಪಂಚವದನದಶಭುಜ ಪಂಚದಶಲ್ಯೋಚನೆಂಗಳಿಂ. 
ಪೊದೆದ ಪುಲಿದೊವಲ ಕೆಂಜಿಡೆಯ ಮಂಜುಳೆಕಾಯನಾಕ್ಷಣಂ ಮೂಡಿರ್ದನು 
(ಬಜ: ೮-೪) ; ನೆಲದಾಸೆಯಂ ಮೋಹವಡೆದು ಮುಂಗಾಣದೆ ಕೊಲ 
ಬಾರದವರೆಲ್ಲರನು ಕೊಲಿಸಿದೆವು. (ಕರ್ಮ. 6-00), ೩, (ಸನ್ನಿವೇಶ 
ವಿಶ್ಲೇಷಣೆಯಿಂದ) ಮೊದಲೇ ಗ್ರಹಿಸು,-- ಆರಿತುಕೊಳ್ಳು. ; 
ಬಿಜ್ಜಳನು ೬ ಅವನನ್ನು ಕೊಲ್ಲಿಸುವ ಹಂಚಿಕೆಯನ್ನು 'ಯೋಚಿಸುತ್ತಿರ 
ಬೇಕು ಅದನ್ನು ಮುಂಗಂಡೇ ಖನೋ ಬಸವೇಶ್ವರನು ಇನ್ನು ಕೆಲ ಕೆಲದಿನ 
ಕತಿಶಿವದ್ರೋಹವು ಉದಯಿಸಲಿಕ್ಕಿದೆ , . - ಎಂದಿರಬೇಕು (ಮೂರುಉ- 
); ಗುರಿಗೆಂದೆ ಮಂಂಗಂಡು ಹುಡುಗನೊದೆದಾ ಚೆಂಡು ಹರಿದಾಡಲಾಡುಂ 
ಬೊಲದೊಳದಕೆ ಗುರಿಯಿಲ್ಲವೆಂಬೆಯೇನು ? (ತಾಂಕ8- ೪6-0೬). 


೩೦-೩೬). 


[ಮುಂ] ( «ಎ ಮುರ್ನ್‌) 4 ಕಾಣ್‌] 
ಮುಂಗಾಣಿಕೆ ` ಮಂಂಗಾಣ್ಯೆ ' ನೋ. 
ಮೆಂಂಗಾಣಿಕೆಗೊಡು (ಕ್ರಿ). ಮೊದಲ ಕಾಣಿಕೆಯನ್ನು ಕೊಡು: 
ಪುಪ್ಪೇಷುಗಂ ಪುಷ್ಪಬಾಣದ. ಮುಂಗಾಣಿಕೆಗೊಟ್ಟೆ (ನಾನೆ. ಪೆಅತೆನ್ನಂ 


ತಾದುದೇ ಮೈದೊಗುಸ್ಟದಮೆಂಬಂತೆಪೊಲಾಯ್ಮು ಮಾಧವಿ ಮದಾಳಿಧ್ವುನ 
ಸಂಶಾನದಿಂ (ಗವ 0೪-೬೩): 
[ಮುಂಗಾಣಿಕೆ ( ೬ ಮಂಂಗಾಣ್ಯ) 4- ಕೊಡು, ] 
ಮುಂಗಾಣಿಸು (ಕ್ರಿ). ಮುಂದೆ ಇರುವುದು ಕಣ್ಣಿಗೆ ಬೀಳು : ಬವರಕೆ 


೭೧೭೧ 


407 


ಟಿ 


ಮುಂಗಾರ್‌ 
ನಿಲಲು ತಿಮಿರವು ನೂಕಿ ವ ಇಣಿಸದು ಮಂನಿವರು ವಾಕಿನೀಪತಿ 
ವಿಷ್ಣು ವಿಶ್ವೇಶ್ವರರುಗಳು ಕೇಳೆರದ (ಉಕ್ತಕ.29-೩)- 
[ವಂ ( ಎಮಾನ್‌, ) 3 ಕಾಣಿಸು] 
ಮುಂಗಾಣು " ಮುಂಗಾಣ್‌' ನೋ. 
ಮುಂಗಾಣ್ಕೆ, ಮುಂಗಾಣಿಕೆ (ನಾ). ೧. ಮುಂದಾಗುವುದನ್ನು 
ತಿಳಿಯುವಿಕೆ ; ಮುಂದಾಲೋಚೆನೆ : ಮುಂಕುಂದಯ್ಯನ ಮುಂಗಾಣ್ಯೆ 


ಒದಗಿಸಿದ್ದ ಬೆಚ್ಚನೆಯ ಕಂಬಳಿಯ ಮೇಲೆ ಬೆಚ್ಚಗೆ ಹೊದೆದುಕೊಂಡು 
ಮಲಗಿದ ಮೇಲೆಯೆ , . , ಚಿನ್ನಮ್ಮನ ಹೃದಯ ಆಳುಕಶೊಡಗಿದ್ದು 
(ಅಂಬ. ೬೯೭)- ೨. ಮೊದಲು ಅರ್ಪಿಸುವ ಕಾಣಿಕೆ: ಮುಂಚಿತ 
ವಾದ ಕಾಣಿಕೆ: ಪುಷ್ಪೇಷುಗಂ ್ಛಪುಷ್ಪಬಾಣದ ಮುಂಗಾಣ್ಯೆ 
[೫೫ ಡಿಕೆ] ಗೊಟ್ಟೆ ನಾನೆ ಪೆಅತೆನ್ನಂತಾದುದೇ ಮೆ ೃಮೆಗಾಸ್ತದಮೆಂಬಂತೆ 
ವೊಲಾಯ್ತು ಮಾಧವಿ (೨-೧೪-೬೩): ತಂಗಿ ಊರ್ಮಿಳೆಯ ಕಣ್ಣೀರುಗರ್ಳ 
ಮುನ್‌ ಬರ್ಪ ಸೊಗಶುರ್ಕಿ ಮುಂಗಾಣೈೆಗಳನರ್ಷಿಸಿಹಪೈ ಪ್ರಾಣೇಶ್ವರನ 
ಚರಣತಲಕೆ 1 (5 (03ರೂ: 3೦೩-೨೩೮): ಮುಂಗಾಣಿಕೆ : ೧. ” (ಮುಂದೆ 
ಬರುವುದನ್ನು) ಮೊದಲೇ (ತಿಳಿದು) ಹೇಳುವುದು ; ಮನಾ ಸೂಚಿ 
ಸುವುದು , . - ಮುಂಗಾಣಿಕೆ; ವರುನ್ನದಿವೆ. " (7r0pಗಂಕ: ಇ೦ಕನ)ನ 
ತಲೆದೋಅಂದನು ದಿನ ನಗೆಯುಡಗಿ ನಾಚಿವವು ಕುಮುದಾಳಿಗಳು 
ಮುಂಗುಣಿಕೆಯ ಹರುಷೆದೊಳಗಿದು ವಿರಹವ ಬೀಳುಕೊಟ್ಟುವು ಜಕ್ಕ 
ವಕ್ಕಿಗಳು (ಕುಪ್ಮಾರೀ, ೦-೨೮). ೨. ಪಬಂಗಾಣಿಕೆಯ ಹೊನ್ನಂ ಕೊಟ್ಟರು 
(ಎಕ್ಕೆ 1, ಡಾಶೂ- ೪-೪೦: 114); ಬವರವೆನ್ನದು. ಬಳಿಕ ಮುಂಗಾಣಿಕೆಯಂ 
ನಿನ್ನದಲೈ ಜನವ ತೋಟು' ತೋಟಿನಲು (808. 60-4೯-೨೪). ೩. 
ಮೊದಲ ನೋಟ ; ಪ್ರಥಮ, ನೋಟ : ಕಾಣೆನಾಕೆಯ ಮುಂಗಾಣಿಕೆ 
ಯಲೇ ಸೂಟ್‌ಹೋದುದು ಮನದ ಸರ್ವಸ್ವ. (ಕುಠ್ಮಾಂ- ೨೬೯)- 
[ಮುಂ ( £ಮುನ್ಸ್‌,) 4 ಕಾಣಿ] 

ಮುಂಗಾದಾಡು (ಕ್ರಿ). ಮುಂಭಾಗದಲ್ಲಿ ನಿಂತು ಕಾದಾಡು : ಮುಂದೆ 
ಹೋರಾಡು : ಚೂಣಿಯ ಭಟಂ ಗಾಯದಳಲ ಲೆಕ್ಕಿಸದೆ ಮುಂಗಾದಾಡಿ 
ಮಡಿದು. ಜಯವಡುವಂತೆ (ಗೊಳ್ಳೊಳಾ.. ೦೨-೩೦೦)- 

[ಮಖ್ಯ ( ಇ ಮನ್ಸ್‌ ) 4 ಕಾದಾಡು ] 

ಮುಂಗಾರ್‌. ಮುಂಗಾರ, ಮುಂಗಾರು (ನಾ). ೧. ಮೊದಲ 
ಮಳೆಗಾಲ ; ವರ್ಷಾರಂಭ ; ವಿರಹಿ ಸಮಾಜದ ಬಾಪ್ತಬಿಂದುಗಳ್ವಿ 
ರಸುದಿರ್ದುವು ಘನತೋಯಬಿಂದುಗರ್ಳ ಮುಂಗಾರೊಳ (ಉಸುಮಾ. ೬-೦೭); 
ವಿಸಮನುಗುಳುತೆ ಗುಡುಗುಬ್ಬಿನಿಂದಲಿ ರಸನವೆನಲು ಮಿಂಚ ನೀಡಿ 
ಅಸಿತೋರಗ ತೆಕ್ಕೆಗೊಂಡಿರ್ದುದೆನೆ ಮೇಘದೆಸಕಮೊಪ್ಪಿದುದು ಮುಂಗಾರ 
(ಭರ್ಯತು ೯-೬ಇ) ; ಮೊಳಗಿನಬ್ಬರವಳಿದ ಗಗನಸ್ಮಳವೊ ಮೇಣ್ಮುಂಗಾರ 
ಮೇಘದ ಸುಳಿವು ನಿಂದಂಬುಧಿಯೊ . , . ದಶಕಂಠನ ಸಭಾಮಂಡಲವೊ 
ಹೇಳುವುದೇನು  ಮೋನದೊಳರ್ಮುದಾಸ್ತಾನ (ತೊರಣ. ೬-೪೦-2) - 
ಮುಂಗಾರಿ : ೧. ಮುಂಗಾರಿ ಮಿಂಚಿನಂದದಿ ದೇಶದೊಳಗೆ ನಿಸ್ಸಂಗನುಗಿ 
ತಿರುಗಿ ಕಾಲ ಕಳಿಯಬೇಕು (0೫3: ೦೫-4) ; ಬೈಲುಶೀಮೆಯಲ್ಲಿ ಹಿಂಗಾರಿ 
ಗಿಂತ ಮುಂಗಾರಿಯ ಮಳೆಯು ಹೆಚ್ಚು ಅನಿಯಮಿತವಾದದ್ದು (ಕಣ. 
30) ; ಮಾಂಗಾರಿಯ ಮಳೆಯಾದ್ದರಿಂದ ಕೋಲಂಮಿಂಚಿನ ಹೊಯ್ಲವೂ 
ಗುಡುಗು ಸಿಡಿಲುಗಳ ಅಬ್ಬರವೂ ಭಯವನ್ನುಂಟಃಮಾಡುತ್ತಲಿದೆ [CS 
x. ೪). ೨. ವರ್ಷದ ಮೊದಲು ಬೀಳುವ ಮಳೆ -- ಆರಂಭದ 
ಮಳೆ; ಮೊದಲ ಮಳೆ : ವೇಳುಗ್ರಾಮದ ನಾಗರಿಕರು ಕಾದ ಹಂಚಿ 
ನಂತೆ ಮುಂಗಾರಿಯೆ ಬರವನ್ನು ನಿರೀಕ್ಷಿಸಂತ್ತಿದ್ದರೆ (ಕಕ್ಕ: 0೩೦)- ಹಿ. 
ವರ್ಷದ ಮೊದಲ ಮಳೆಗಾಲದಲ್ಲಿ ಬಿತ್ತುವ ಧಾನ್ಯ : ಮುಂಗಾರಿ. 
ಹಿಂಗಾರಿ, ಯೆರಡೂ ಬೆಳೆಯುವೆಂಥ ಭೂಮಿಯಲ್ಲಿ 


| 


ಮುಂಗಾರ 


ಮುಂಗಾರಿಯ ಬಿತ್ತಿದರೆ. ಮುಂದಿನ ವರ್ಷ ಹಿಂಗಾರಿಯ ಬಿತ್ತುವರು. 
(4ರಾಗೆ- ೨೬೭) ; ಮುಂಗಾರಿಯಾಗಲಿ ಬಿಳಿಜೋಳವನ್ನಾಗಲಿ ಜೋಳವನ್ನು 
ಬಿತ್ತುವ ವರ್ಷ ಗೊಬ್ಬರವನ್ನು ಹಾಕಿ . . . ಬಿತ್ತಬೇಕು (ಕೃಹಿಕ್ರ. ೩) ; 
ಮೃಗನಕ್ಷತ್ರದ ವ್ಯಾಳೆಯಲ್ಲಿ ಬಿತ್ತುವ ಮಂಂಗಾರಿ ಅಂದೆನಿಸಲ್ಪಡುವ 
ಜ್ವಾಳವು ಇಲ್ಲೆ ಸಾಧಾರಣವಾಗಿ ಖಪಸುತ್ತದೆ (ಮುಂಂಂನ್ಮಾ. ೩4)" 
ಮುಂಗಾರು : ೧. ಮುಂಗಾರ ಮಬಗಿಲೊಡ್ಡಿನಂತೆ ಮದಂಗಳಿಗಂಗೈಸುವ 
ತುಿಂಬಿವಿಂಡ ಹಿಂಗದೆ ಕರ್ಣತಾಳದಲಿ ಸೋವುತ ಮಾತಂಗ ನೀರ್ಗೈದುವುವಲ್ಲಿ 
(ಕಂನರ- 3-8೬) ; ಒಡನೊಡನೆ ರೆಭಾಮ್ಮಿಡುತ ತನುಲತೆ ನಡುಗಿ ಹೊಂ 
ಪುಳಿಯಾಗಿ ನೋಟದ ಕುಡಿಗದಿರು. ಮುಂಗಾರು ಮಿಂಚುಗಳಂತೆ ಚಂಚಲಿಸಿ 
(680೫: ೦-೨೩-೬). ೨. ಕೇಳಿದೈ ನೈಪಸೂನು ನಿಮ್ಮ ನೃಪಾಲರಾ 
ಪ್ರಸ್ರಪಣಶೈಲದ ಮೇಲಿರಲು ಮೈದೋಜ:ದುದು ಮುಂಗಾರು ಧಾರುಣಿಗೆ 
(ಕೊೊರ03- ೪-೬-0) ;: ವಸೆಂತಯುತು ಆಗ ಶಾನೆ ಆರಂಭವಾಗಿತ್ತು. ಆ 
ಪ್ರಾಂತೆದಲ್ಲೆಲ್ಲ ಮುಂಗಾರು ಚೆನ್ನಾಗಿ ಆಗಿದ್ದಿತು (ಉಾಂತಲಾ- ೨೯೪), 
[ಮುಂ (ಆ ಮುನ್‌, ) 4 ಕಾರ್ಕ್‌. / ತೆಲು. ಮುಂಗಾರಿ, 

ಮುಂಗರಿ ] 

ಮುಂಗಾರಿ * ಮುಂಗಾರ್‌ " ನೋ. 

ಮುಂಗಾರಿಮಳೆ '` ಮುಂಗಾರುಮಳೆ ' ನೋ. 

ಮುಂಗಾರಿಯ (ನಾ). ಮುಂದಿನ ಕೆಲನ, - ಕರ್ತವ್ಯ : ಪೂಗೋಲನ 
ಬಿಗಿಯಪ್ಪಿ ಮಂಂಗಾರಿಯದಾಗಮಾಂತರವ ಪೇಳಿದಳು (ಘೋಹತ- 0೦-೬೪). 

[ಮಂ ( ಇ ಮನ್ಸ್‌) 4 ಕಾರಿಯ ] 

ಮುಂಗಾರಿರುಳು (ನಾ). ಮಖಂಗಾರುಮಃ 
ವಾದ ಮೋಡಗಳಿಂದ ಕೂಡಿದ ಕಗ್ಗತ್ತಲೆಯ ರಾತ್ರಿ : ಮೆಸಂಗಾ 
ರಿರುಳ ತನಿಯೆರಕ ನೀಲಾಚಲದ ಖಂಡರಣೆ ಘೋರರಾಹುವ್ಯೂಹವನೆ ಸು! 
ವೈರಿಗಳ ಮೈಗಾಂತಿ ಲಹರಿಯ ಪೂರದಲಿ ಜಗ ಮಖಳೆಗೆ ಬಂದುದು ಲಕ್ಷ್ಮ 
ಸಂಖ್ಯೆಯಲಿ (ಕುನ್ಮಾರ. ೯-೩೪) - 

[ ಮುಂಗಾರ್‌ ಇರುಳು ( ೬ ಇರುಳ )] 

ಮುಂಗಾರು ' ಮುಂಗಾರ ' ನೋ. 

ಮುಂಗುರುಗಾಳಿ (ನು). ವರ್ಷದ ಮೊದಲ ಮಳೆಯ ಕಾಲದಲ್ಲಿ 
ಬೀಸುವ ಗಾಳಿ] - ಮಾನ್‌ಸೂನ್‌ : ಮಳೆಗುಳಿ, ಮುಂಗಾರು 
ಗಾಳಿ (ಕೂಂಿನ- ೬೨). [ಮುಂಗಾರು ( ೬ ಮುಂಗಾರ್‌) + ಗಾಳಿ] 

ಮುಂಗಾರುಮಳೆ, ಮುಂಗಾರಿಮಳೆ (ನಾ). ವರ್ಷದ ಮೊದಲು 
ಬೀಳುವ ಮಳೆ.- ಆರಂಭದ ಮಳೆ- ಮೊದಲ ಮಳೆ : ಮುಂಗಾರು 
ಮಳೆಗೆ ಸಿಕ್ಕ ಮಗಂ ಅಳುವಂತೆ ಅಳ್ಳುತ್ತಿದ್ದಳು (064. ೪). ಮುಂಗಾರಿ 
ಮಳೆ: ಆಶ್ವಿನ ಶುದ್ಧಹುಣ್ಣಿಮೆಯೇ ಶಿಗೆಪುಣ್ಣಿಮೆ, ಆಗ ಮುಂಗಾರಿ 
ಮಳೆಗಳು ' ಮುಗಿದು ಹಿಂಗಾರಿಮಳೆಗಳು ಪ್ರಾರಂಭವಾಗುವುವು (ಕನ್ನಡಾ, 
03). [ಮುಂಗಾರು ( ೬ ಮುಂಗಾರ್‌) |. ಮಳೆ (ಆಮಬ) ] 

ಮುಂಗಾರ್ಗಾಲ (ನಾ). ವಬಂಗಾರು ಮಳೆಯ ಕಾಲ; ವರ್ಷದ 
ಮೊದಲ ಮಳೆಗುಲ : ಧುಮುಕುವ ಶೋಣಿತ ಗಿರಿರಭುರಿಯಲ್ಲಿ ನರರುಂಡ 
ಗಳು ನರಮುಂಡಗಳು ಮುಂಗಾರ್ಗಾಲದ ಬಲ್ಲರಿಯೆಲ್ಲಿ ಆಲಿಯ ಕಲ್ಲುಗಳು 
ರುಳುರುಳ್ವಂತೆ ಧುಮುಕುತಲಿರುವುವು ! (೫088. ೬೯-೦೮) - 

[ ಮುಂಗಾರ್‌ . ಕಾಲ] 

ಮುಂಗಾಲ್‌, ಮುಂಗಾಲು (ನಾ). ೧. ಚತುಷ್ಬಾದಪ್ರಾಣಿಯ ಮುಂ 
ಭಾಗದ ಅಥವಾ ಮುಂದಿನ ಕಾಲು: ಮುಂಂಗಾಲ್ಗಳಿಂದಂ ಮುಗಿಲು 
ಮುಟ್ಟಿ ಪ್ಪದೆಂಬಂಶತಿಜವಮಿದಿರೊಳ೯ ಬಂದುದಿಂದ್ರಾಯುಧಾ ಶ್ವಂ 
(ಉದಂಸೂ- 98೬); ಬೀಗಿ ಬೆನ್ನಿಂ ಬಿರಿವನ್ನಂ ಕೊರ್ವಿ ಮುಂಗಾರ ಗಡಿಯೆನೆ. 
ಕಡುಗೆಚ್ಚಲ್‌ ಪೊದಬ್ರಂದು . , . ಮಾಹಿಸೀಸೆಂತತಿ ವಿಪಿನಭವಂ ಕಣ್ಣಗು 


25 


30. 


35. 


40 


4 


ಮುಂಗಾಳೆಗ 


ರ್ವಾಯ್ತು ಕಾರೊಲ್‌ (ತಃರ್ರಶೆ- ೪-೪6) 2 ನಿಮಿರ್ದಂಗಂ ನೀಳ್ಡೆ ಮುಂ 
ಗಾಲುಡುಗಿ ನಡೆವ ಪಿಂಗಾಲ್‌ ಚಲದ್ವಾಲದಂಡಂ (೧. ೧-೩). ೨. 
ಕಾಲಿನ ಮುಂಭಾಗ ; ಹೆಜ್ಜೆಯ ಮೇಲ್ಭಾ ಗ: ಅಿಂಗಯ* ಅಂಗಾಲ್‌ 
* ಮುಂಗೆಯ್‌, ಮುಂಗಾಲ್‌ (ತನುರ: 08೬ ಪ್ರಯೋ); ಕಯ್ಯ 
ಮುಂದು, ಮುಂಗಯ್‌ ; ಕಾಲ ಮುಂದು ಮಂಂಗಾಲ್‌ [CN 
ಶ್ರಯೋ)- ಮುಂಗಾಲು: ೧. ಮುಗಿದ ಮುಂಗಾಲುಗಳ ಮುಂದಕೆ 
ಹೊಗುವ ಹಿಂಗಾಲುಗಳ . , , ನಿಗುರೊಡಲ ಮುಂಬರಿವ ಚಿಮ್ಮುವ 
ಚಿಗಿವ ಚಲನೆಯ ಚಂಗುವಾಜಿನ ಮೃಗಮ್ಮಗೀನಿಕುರುಂಬದೊಳಗಡ 
ಪಾಯನ್ಹಿದಗಲದಲಿ (ಕರಣ. 8-6-98): ಎರಡು ಜನ್ನಗುದುರೆಗಳೂ ಒಂದೆ. 
ಕ್ಕೊಂದು ಇದಿರಾದುವು , . . ಮುಂಗಾಲುಗಳಿಂದ ಒಂದನ್ನೊಂದು ಅಡರಿ. 
ದುವು (ಅರುಕಿ. ಆಂ. ೨. ಎತ್ತಿದ ಕೈಗಳ ಪೊಡೆವ ತಲೆಯ ನೆಗಪುತ್ತಿರೆ 
ಪೊಡೆವ ಮುಂಗಾಲ ಒತ್ತಿ ನೂಂಕಿದೊಡೆ ಪೊಡೆವ ವೀರವಿನ್ನಾಣರೆತ್ತ, 
ನೋಡಿದರತ್ತಲಿಹರು (ನರ್ಥತ: ೬-3). 
[ಮುಂ (ಆ ಮುನ್‌) 4 ಕಾಲ್ಸ್‌. / ತೆಲು. ಮುಂಗಾಲು] 

ಮುಂಗಾಲು 'ಮುಂಗಾಲ್‌' ನೋ. 

ಮುಂಗಾಲುಪುಟಕೆ "ಮುಂಗಾಲ್ಲುಟಿಗೆ' ನೋ. 

ಮುಂಗೂಲುಪುಟಿಗೆ "ಮುಂಗಾಲ್ಪಾಟಿಗೆ' ನೋ. 

ಮುಂಗಾಲ್ಪೂಟಿಗೆ. ಮುಂಗಾಲುಪುಟಿಕೆ, ಮುಂಗಾಲುಪುಟಿಗೆ (ನಾ). 
(ಆಲಂ) ಹಾರಿಕೆಯ ವರಾತು ; ಜಾರಿಕೆಯ ವರಾತು : ಉಡಾಫೆಯ 
ಮಾತು : ಇಲ್ಲದ್ದನ್ನು ಹೇಳುವುದೆಂದರೆ ಆಶೀರ್ವದಿಸುವುದು ಎಂದರೆ 
ಮುಂಗಾಲ್‌ಪುಟಿಗೆಯನ್ನು ಇಡುವುದು (ಮೂಂಗಾಪು., & ಮುನ್ನುಂ) ; 
ವಿದ್ಯುರ್ಥಿಯಾಗಿದ್ದಾಗಲೇ 'ಇಲೆಕೃನ*'ನಾಟಕದ ಮುಂಗಾಲ್‌ಪುಟಿಗೆಯನ್ನಿಟ್ಟ 
ಶ್ರೀ ಎನ್ಕೆಯವರ ಸಾಹಿತ್ಯವಾಹಿನಿ ಈಚೆಗೆ ಬಗೆಬಗೆಯಾಗಿ ಹರಿದುಬಂದಿದೆ. 
(ಸಾವೂ, ೦೬): ಮುಂಗಾಲುಪುಟಿಕೆ : ದೊಡ್ಡದೊಡ್ಡ ಗೃಹಸ್ಥರು 
ಕಾಣಲಿಕ್ಕೆ ಬಂದಾಗ ಅವನು ಮುಂಗಾಲುಪ್ಪೆಟಿಕೆಯ ಮಾತಿನಿಂದ ಅವರ 
ಇಂಗಿತವನ್ನು ತಿಳಿದುಕೊಳ್ಳಲಿಕ್ಕೆ ಯತ್ನಿಸುತ್ತಿದ್ದನು (461. ೫). 
ಮುಂಗಾಲುಪುಟಿಗೆ: ಖನ್ನತೆಯ ಕುಬೃತೆಯ ತೋರಗೊಡದಲೆ . , , 
ಮುಂಗಾಲುಪುಟಿಗೆಯಲಿ ಮುನ್ನುಗ್ಗೂಶ್ರಿರೆಬೇಕಂ (ರಳ: ೩96-03) ; 
ಮುಂಗಾಲುಪುಟಿಗೆಯ ಮರುಸವಾಲಿನಿಂದ ಅವನು ಉತ್ತರ ಕೊಟ್ಟನು. 
(5ನ್ನ-003) ; ಪಂತರು ಮಂಂಗುಲುಪುಟಿಗೆ ಹೊಡೆದರು (ದೀಪಹ- 7. ೮೪). 

[ ಮುಂಗಾಲ್‌ 4 ಪುಟಗೆ ] 

ಮುಂಗಾವಲು (ನಾ). ಮುಂಭಾಗದಲ್ಲಿರುವ ಕಾವಲು, - ರಕ್ಷಣೆ ; 
ಮುಂಗೈಯ ಮೇಲೆ ಅಂಗಜನ ಅರಗಿಳಿಯಿರಿಸಿ ಮಂಗಾವಲೆಂದು 
ಸುಗ್ಗಿಯ ಕೋಕಿಲವ ಸರಿಸಿ (ಗ10- ೩೦-೨). 

[ಮುಂ (ಆ ಮುನ್ನಾ) 4 ಕಾವಲು (ಆ ಕಾವಲ್‌, ) ] 

ಮುಂಗಾವಳ (ನಾ). * ಮುಂಗಳ್ತಲೆ : ಅಲ್ಲಿರುವ ಕನ್ನೆವೆಣ್ಣುಗಳ, , , 
ಮುಂಡಿಗಳ ಕತ್ತಲೆಗಳಿಂದ ಕೃಷ್ಣಪಕ್ಷದ ಮುಂಗಾವಳೆ. ತೋಜೀದಂತೆ , , , 
ಇರುವುದು (ನತ. ೪೪). `ಮುಂಗಾಳು' ಪರಾ. 

[ಮಾಂ ( ಇ ಮುನ್ಸ್‌ ) ... ಕಾನಳ್ಳ 7 

ಮುಂಗಾಳು (ನಾ). ಎ ಮುಂಗಳ್ತೆಲೆ : ಅರೆವೀದಿಯಲ್ಲಿಯೇ ಮುಂಗಾಳು 
ಮುಸುಕಿತೈ ! (ನಾವರೀ- 03-08); ಮುಂಜಾವದಿಂದ ಮುಂಗಾಳು.ಕವಿಯು. 
ವವರೆಗೆ ಓರಿಗೆಯ ಹಸುಳರೊಡನಾಡಿ, ಬೇಗೆ ಬೆಳುದಿಂಗಳಿನೆ ಕಳ್ಳ 
ಯುತಿದ್ದೆ (ಉಡೂಲೆ. ೬ಎ). 

[ಮುಖಂ (ಇ ಮುನ್‌) -- ಕಾಳು (ಆ ಕಾಲ) 

ಮುಂಗಾಳೆಗ (ನಾ). ಮುಂಜೊಣಿಯ ಯುದ್ಧ ; ದಿನಕರನುದಯದಲಿ 

ಮುಂಗಾಳೆಗದ ಗಂಢಾಭಿಲಾಷರು ಬಂದು ಕಣನೊಳಗೆ , , , ಬಲಿದರು 


ಮುಂ! 


ತಮ್ಮ ಮೋಹರವ (ಕನ್ಯಾಂ: ಓ-ಂ); ಕೋಲ ಮಳೆಯನು ಕಣ್‌ದನಾ 
ಮುಂಗಾಳೆ [ಕಾಕಾ ೪]ಗದ ತವರಿಗರಿಗೆ (ಸಿರಾಗ- ೯-೬-೦೬). 
[ಮುಂ] (ಆ ಮುನ್ನ) -- ಕಾಳೆಗ] 
ಮುಂಗಿ ' ಮುಂಗುರಿ ” ಮೋ. 
ಮುಂಗಿಡು ` ಮುಂಗೆಡು ` ನೋ. 
ಮುಂಗಿಮೇವುಗಿಡ (ನಾ): ಒಂದು ಬಗೆಯಂ ಸಸ್ಯ: ಸರ್ಪಾಕ್ಷಿ: 
“ ನಾಕುಲೀ, ಸುರಸಾ - - . ಸುವಹಾ 5 ಸರ್ಪಾಕ್ಷಿಗಿಡದ ಹೆಸರುಗಳು 
ಹಾವು: ಗಿಡ, ನಂಜಾರೇಗಿಡ”.|. ಮುಂಗೀಮೇವುಗಿಡ ” 
(ಸಿರ್ಯಾಂತಿ. 0೩6) - 
[ಮುಂಗಿ (4 ಮುಂಂಗುರಿ) + ಮೇವು __ ಗಿಡ (ಇ. ಗಿಡು)] 
ಮುಂಗಿಲಿ ` ಮುಂಗುರಿ' ನೋ. 
ಮುಂಗಿಲು ` ಮುಂಗುರಿ' ನೋ. 
ಮುಂಗ್ಳು (ನಾ). ೧- ನ ಮುಂಭಾಗ” (ಕಕಸಾಂ ಕೋರೆ) : ಬೆಡಗಿಯ 
ರಂಗ ರಂಗಾಯೆಂದು ಮುಂಗನಾವರಿಪಳ ಸಂಗವದೆಂತು ಸಾರುವುದೊ 
(ಕಸಾ, ೨೨-೭)- ೨. ಮೊಳಕೆ; ಅಂಕುರ ; ಚಿಗುರು: ಈ ಬೀಜ 
ಒಂದೂ ಈ ದಂದ್ರಮಳೆ ಏಕಸಾನು ಹೊಡೆದು ಮುಂಗು ಬಂದ ಸಸಿಗಳೂ 
ಕೊಳೆತೆಹೋದವು (ನುರಮ- ೩೦)- 
[ಆ ಮುನ್ಶ್‌./ತುಳು. ಮುಂಗು. ಮುಂಗೆ] 
ಮುಂಗ್ಳು (ನಾ). ಒಂದು. ಬಗೆಯ ಸಸ್ಯ : “ ಅನೆಮುಂಗು `, "ನೆಲ 
ವಂಂಗುಹುಲ್ಲು" ಪರಾ. ₹1?) 
ಮುಂಗುಚ (ನಾ). ಎದ್ದು ಕಾಣುವ ಕುಚ : ತರಳಲೋಜನೆ ಮುಂಗುಚಂ 
ಗಳೊಳಾದ ಚೆಲ್ವಾಗಳೆಂ ಮುಖಾಂಬುರುಹದೊಂದು ಎರಾಸಮಂ . . - 
ಸರೋರಂಹಾನನೆ ತೋಜು ನೀಂ (ಶರ್ಮಾಮ್ಮ * ೩-೧೨೮)- 
[ವಜ (5 ಮುನ) 4 ಕಂಚ] 
ಮುಂಗುಡಿ,. ಮುಂಕುಡಿ (ನಾ). ೦. ಮುಂದಿನ ತುದಿ. - ಕೊನೆ : 
(. ೨. ಮುಂದಿನ ಭಾಗ; ಮುಂಭಾಗ; ಆಗ್ರಭಾಗ : 
> ಮೂಗೆನೆ ಮಂಂಗುಡಿಯಕ್ಕುಂ " (ಶತು. ೨೦೩); ಅಂತಂ ದಕ್ಷಿಣದಿಕ್ಟಾಲ 
ಪುರಸ್ಸೆರರವನಿಪತಿಗಳೊಳಾಲ್ರನಮಂ  ಪೂಣ್ಣು ಸಾರಸರ್ವಸ್ಥ ಸ್ವನಿವೇದ 
ನಂಗೆಯ್ಸು ಮುಂಗುಡಿಯ ಬಂದ ಚಕ್ರವರ್ತಿ ವೈಜಯಂತೀ ದ್ವಾರಭ 
ಮುಖನಾಗಿ ಬೀಡಂಬಿಟ್ಟೋಲಗಂಗೊಟ್ಟಿರೆ (ಶಾಂಿಪು ೦೦-೬ ಐ); ನೆಡೆ 
ತಂವಳ್‌ ಶಿವಪೂಜೆಗೆಂದಗಜೆ ಪುಷ್ಪಮ್ರತಮಂ ಕೊಂಡು - - - ಸುಯ್ಸಂಖ 
ನೊಳ್‌ ಸಾರು ಮುಂಗುಡಿಯೊಳಂ ತೀಡುವ ದಕ್ಷಿಣಾನಿಲನಿನೊಪ್ಪಂಬೆತ್ತ 
ವಸ್ತಾರದೊಳ* (೧. 6-30) ; ಹಾಯ್ದು ರಥವನು ಭೀಮಸೇನನ 
ರಥದ ಮುಂಗುಡಿಗೆ (ಕುವ್ಮಾಕ. ೨೦-೨): ೩- ಬಳ್ಳಿಯ ಮುಂಭಾಗದ 
ಡಿ, - ತಳಿರು ; ಚಿಗುರು ; ಒಸಗೆಯ ಮುಂಗುಡಿ ಚೆಲ್ವಿನ ಪಸರಂ 
_ ೬೬ ಸಿರಿಯ ಮೆಯ್ಲಿರಿ ಪಸುರ್ವಂದರ್‌ ನೃಪನ ಕಣ್ಣದೇಂ ರಂಜಿಸಿತೋ 
ಕಂಪು ಕರದಿಂ ಶೀಡೆ ಹರಹರ 
ಕೂಡೆ (ಪುಷ್ಮರ. ಪ. ೫೨೩-೦೦); ಮುಡ್ಡುತನದ 
ಮೋಹದ ಮುಂಗುಡಿಯೆ ಎದ್ದೆಪ್ಪೆನ್ನನು ಎಳಲತೆಗುಡಿಯೆ (ಶಶಕಾ” ಶಂ 
8೩) ೪. ಮುಂಭಾಗದ ಸೈನ್ಯ ; ಅಗ್ರಭಾಗದ ಸೈನ್ಯ: 
ಮುಂಚೂಣಿ: “ಮುಂಗುಡಿಯೆನೆ ಮುಂದುಚೂಣಿಯೆನೆ ಮುಂಬಲಮುಂ" 
(ತಕ. ೦೬೬) ; ಶೀವೀರಬಲ್ಲಾನುದೇವರು 
(ಮೈಲರಿ- ೦೯೦. ೪-೭ 3189) : ನಿಚ್ಚಟದ ಕಲಿಗಳ" ಕಾದುತಿರ್ದ 
ರಿರ್ಬಲದ ವಮಂಂಗುಡಿಯವರ್‌ (ತಪು. ೪6-2೩)- ೫. (ಆಲಂ) 
ಮುನ್ಸೂಚನೆ: ಗೌರಿಗೆ. . . ಬಹು ಬೇಗ ಅದೊಂದು ಕೆಲಸವಷ್ಟೇ 
ಅಲ್ಲ, ಸೋಮಕ್ಕನ ದಬ್ಬಾಳಿಕೆಯ ಮುಂಗುಡಿಯೆಂಬುದೆರ ಆರಿವಾಗ 


(ರೇಪು: ೭-೪); 
ವಿರೂಪಾಕ್ಷ ನಿಮಗೆನುತ್ತಂ 


ಬರವರಲ್ಮುಂಗುಡಿಯ 


೨ಗಂಡಿಯಂ ಬೆಸಸಲು 


೭೧೭೩ 


Jas 


20 


೩0 


40 


ಮುಂಗುರಿ 
ತೊಡಗಿತು (ನಕರಾ- 12... 568). ಮುಂಕುಡಿ; ೪. ಮುಂಂಯುಡಿಯ 
ನುಯಕರಿವರು ಪಶಿಯಂಕಕಾಅರು ಇವರ ಬಳಿಯಲ್ಲಿ ಬಿಂಕದೆರಡಕ್ಷೋಣಿ. 
ಬಲವದೆ (ಕುವ್ಕಾ2ೀ- ೨-೦೦]- ಹ 


ಮುಂಗುಡಿಕೂಸು -- ಕೊನೆಯ ಮಗುವಿನ ಹಿಂದಿನ ಮಗು: 

ಆ ಕುರಿಮರಿ ಗೌರಿಗೆ ಮುಂಗುಡಿ ಕೂಸಾಯಿಂತು (ನರರಾ- 11. ೮೦೫) - 
[ಮುಲ್ಯ (ಆ ಮುನ್ಸ್‌) 4 ಕುಡಿ] 

ಮುಂಗುಡಿ, (ನಾ). ಮುಂಭಾಗದಲ್ಲಿರುವ ಧ್ವಜ: ಅಗ್ರಭಾಗದಲ್ಲಿರುವ 
ಪತಾಕೆ, - ಬಾವುಟ : ಅದು ಭುವನಕ್ಕೆ ಮಂಗಳದ ಮುಂಗುಡಿ - - . 
ಬಹುಲಕ್ಷ್ಮಿಯ ಲಾಸ್ಯಮಂದಿರಂ (ಶೃಶೃಪು- ೦೩-೦೦೪) ; ಅಲರ್ವ ಪೊಂದಾ 
ವರೆಯ ಹಂತಿಯೊ . . : ಕಾಂತಾಜನವೊ ಕಮಲಾನನೆಯ ಮುಂಗುಡಿಯೊ 
ಬಂದಳೂರ್ವಶಿ (ಕುವ್ಮಾ. 6-03). [ಮೋಲ (ಆ ಮುನ) ಗುಡಿ] 

ಮುಂಗುಡ್ಕಿ (ನಾ). ೧. ಮುಂಭಾಗದಲ್ಲಿರುವ ಗುಡಿಸಲು : ಸಾಣೆ 
ವಿಡಿವ ಕಮ್ಮಾಆರ ಮುಂಗಂಡಿಯಿಂ ಪುರಂ ಕಣ್ಣಿಂಬಾದುವು (ಉಕೂಕ್ಕ. 

೨. (ಅಂಗಡಿಯ) ಮುಂಭಾಗದಲ್ಲಿರುವ ಕಟ್ಟಡ; 
ಮುಂಗಟ್ಟು : ಎರಡು ತೆಜದೊಳಗೊಪ್ಪುವಂಗಡಿಯ ಮಂುಂಗು[ಶಾಕಾಂ.ಗ] 
ಡಿಯ ಸುರಿದ ಭಾನ್ಯದ ರಾಸಿಯೊತ್ತುಗಳ ಜೊತ್ತತ್ತಿಗಳ - . -. ಪಾಳೆಯಂ 
ಕಣ್ಣೆ ಸೆದುದು (ಕೂತು. ೪೨-೦೫); ನವರತ್ನಗಳ ದೀಪ್ತಿ ಮುಸುಗಿನ ಸಾಲು 
ಮಳಿಗೆಯಂಗಡಿ ಮುಂಗುಡೀ. . - ಹರದ ಸೆಟ್ಟಿಯರ ಸೌಭಾಗ್ಯಸಂಪತ್ತ 
ನಾರು ಪೇಳ್ವೆರು (ನನಮೋ:೨-೬೦)- [ವಶಂ (<ವಂನ್‌,) - ಗುಡ್ಡಿ] 

ಮುಂಗುಡಿದಾಯ (ನಾ). ಪ್ರಾರಂಭದಲ್ಲಿ ಯುದ್ಧಮಾಡುವ ಅವಕಾಶ: 
ಜೀಯ ಖಾತಿಯಿದೇಕೆ .'. - ತಾತಾ ವೀಳಯವನೆನುತ ಹಾಯಿ 
ವರು ತಮತಮಗೆ ಮುಂಗುಡಿದಾಯದಲಿ ಧಟ್ಟಿಸುವ ನಿಸ್ಸಾಳಾಯತದ 
ಬಹುವಿಧದ ವಾದ್ಯದ ಬಳಿಯ. ಲಗ್ಗೆಯಲಿ (1೫9 0೨-೩೦). 
“ ಮುಂಗುಳದಾಯ ' ಪರಾ. [ಮಂಂಗುಡಿ, | - ದುಯ್ಯ] 

ಮುಂಗುಡಿಬಿಡು ` ಮುಂಗುಡಿವಿಡು ' ನೋ. 

ಮುಂಗುಡಿವರಿ (ಕ್ರಿ). ೧. ಮುಂಭಾಗಕ್ಕೆ ಬರು ಮುಂದೆ ಬರು: 
ಮುಂಗುಡಿವರಿದು ಕಡುಕೈದ  ಶಬರರೊಳಗೊಬ್ಬರುಳಿಯದ' ತೆಣದಿ 
ಕೊಂದಿಕ್ಕಿ (ಹತಕಾ- ೩-೨0); ರಥರಾಜಿ ಮುಂಗುಡಿವರಿದುದವನೀಪತಿಯ 
ಚೂಜಿಯ ನೃಪರ ಜೋಕೆಯಲಿ (ಕುಣ್ನರ್ರೋ 0-9೬... ೨. ಕುಡಿ 
ಯಿಡು ; ಕೊನರು ; ವರ್ಧಿಸು : ಕಮಳಿನಿಯಿನಿಯನಸ್ತಮಿಸಿದಳ 
ಲುರಿಯಲೊದವಿ ಮುಂಗುಡಿವರಿದು ಗಗನಮಂ 'ತಳ್ಳಿಡಿದು ಬೆಂದ 


00೬-೨೬). 


ಕಾರ್ಬೊಗೆಯೋಯೆನೆ . . . ರಾತ್ರಿ ಕಣ್ಣೆಸೆದುದು (ಸೋನುತೆ. 3-ಲಿ; 
ಕು. ಬೇಡೆಂದೆಂಬುದೊಂದವಿವೇಕವುಳ್ಳನ್ನಬರ ನಾನಾ ಶೋಕಮೋಹಾದಿ 
ಗಳು ಮುಂಗುಡಿವರಿದು ಮುಸುಲುವುವು (ಶ್ರಜುೀ. 3೪-04). 
[ಮ:ಂಗುಡ್ಮಿ - ಪರ್ಮಿ] 
ಮುಂಗುಡಿಎಡು. ಮುಂಗುಡಿಬಿಡು (ಕ್ರಿ): ಮುಂದಕ್ಕೆ ಕುಡಿ ಬಿಡು : 
ಚಿಗುರು : ಕೊನರು; ಕಡುನೀಜಕಿ ಪೂಗೊಯ್ಯಲೇಖುವ ಭರಕೆ 
ಮುಂಗುಡಿವಿಡುವೆಳಲತಿ ಮರನ ಬಿಡಲು ತನ್ನೋಪನ ಸಶಿಯಪ್ಪಲು 


ಕಾಣುತೊಡನಗಲ್ವ ಬಲೆಯಂತಾಯತ್ತಿ (ಶ್ರೀ290- ೫-೩). ಮುಂಗುಡಿ 
ಬಿಡು: ಮಂಂಗಾರಿಯ ಗುಡುಗಿಗೆ ಸಂಪಿಗೆ ಮುಂಗುಣಬಿಟ್ಟು 


ಪಾರಿಜಾತ ಮೊಗವೆತ್ತಿದೆ ಹಸುರಂಗಿಯ ತೊಟ್ಟು (ಮುಶ್ತಕಂ- ೪೯-೧೦)- 
[ಮುಂಗುಟ, ಬಿಡು] 
ಮುಂಗುರಿ, ಮುಂಗರಿ. ಮುಂಗಲಿ. ಮುಂಗಿ. ಮುಂಗಿಲಿ. ಮುಂಗಿಲು, 
ಮಂಂಗುಲಿ, ಮೂಗುರಿ. ಮೊಂಗುರಿ (ನಾ): ೧. (ಹಾವನ್ನು 
ಕೊಲ್ಲುವ) ಒಂದು ಬಗೆಯ ಪ್ರಾಣಿ : ನಕುಲ: " ಮುಂಗುರಿ 


ಯಲ್ಲಿಯುಂ ಬಭ್ರುವಂಬುದು * (೫ರಾಯು. ೧೩೩೬-೩೦), ಪುಪಂಗಳ: 


ಮುಂಗುರುತ$. 


ಮುಂಗುರುಡು 


ಸೆಯ್ದವರಂನೆಯಎಂ ಸಿಂಪಮಂಂ ಪುಲಿಯುಂ , . , ಕಪ್ಪೆಯುಂ ಮುಂಗು 
ರಿಯುಂ ಮೊದಲುಗೊಡೆಯ ಸ್ಥಲಚರೆಂಗಳುಂ . , , ಆಗಿ (ನತ್ನಾರಾ, 
೪೭; ತದ್ವಂಭ್ರಪದ್ಮಂಗಳನೈದೆ ಮಚ್ಚಿ ನೆಲಸಿರ್ದಪುವೀ ಪುಲಿ ಪಂದಿ 
ಕೋಡಗಂ ಮುಂಗುರಿಯಿಂಬ ನಾಲ್ಕಜ ಭವಾವಳಿಯಂ ಬೆಸಸಿಂ ಮುನೀ 
ಶ್ವರು (ಅಂತ್ರ. ೩-೦೪) : ಅಂತು ಸಾರ್ತರ್ಪ ಭುಜಂಗನನಾ ಮಂಂಗುರಿ 
ಕಂಡು ನಿಸರ್ಗವೈರದುಂ ಪೆನೆದಿರದೆ ಸರ್ಪನಂ ಶತಖಂಡಂ ಮಾಡಿ ಕೊಂದು 
ತಿನುತ್ತಿರ್ಪದುಂ (ಕಂತತಂ- 06೯-4): ೨. ಒಂದು ಬಗೆಯ ಸಸ್ಯ: 
ಜಳದಂ ಮುಂಗುರಿಯುಂ ತರು ಜಳ ಚಮರಮಂಂ ಸಕ ದೋಷಮುಂ 
ಪಿರಿವಕ್ಶ್ಯುಂ (?) (೪೫೫: 1, 3). ಮುಂಗರಿ; ೨. “ ದ್ರುವದೀ- 
ಬಂದಣಿಕೆ, ಮುಂಗರಿ ” (೬49. ೬4). ಮುಂಗಲಿ: ೧. ಮರೆ ಮಗ 
[೫೫0: ಮೂಗಿ] ಲಿ ಕಕ್ಕರವಕ್ಕಿ .: . , ಊರೆಗೆಯೆಂಬಿವನೈದೆ ಕಾಸಿನೊಳ್ಳೆ 
ಡಣದೆ ಪೊತ್ತು ಬೇಡವಡೆ ಬಂದುದು ಕಾನನದೊಳ್‌ ನಿರಂತರಂ (ಸೂಸು. 
8-0೩6) ; ತೆಂಗು ಬಟ್ಟಲು ನುಂಗಿ ಮುಂಗಲಿಯನಿಲಿ ನುಂಗಿ ಗಂಗೆವಾಳುಕರ 
ಹರ ನುಂಗಿ ಜಗವು ಬೆಳದಿಂಗಳಂತಿಕ್ಕು (16: 3೦೬೦; ಅಲ್ಲಿ ಒಬ್ಬ 
ಹಾವಾಡಿಗನು ಆಟ ಹೂಡಿದ್ದನು , . . ಒಂದು ಬದಿಗೆ 'ಮುಂಗಲಿಯನ್ನು 
ಗೂಟಕ್ಕೆ ಕಟ್ಟಿದ್ದನು (೪84. ೩-೩6) ಮುಂಗಿ ; ೧. " ಮುಂಗಿಮೇವು 
ಗಿಡ' ಪರಾ. ಮುಂಗಿಲಿ : ೧. ನರಿ ನುಯ್ಬಂದಿ ಸಾರಂಗ ಕಡವೆ 
ಮುಂಗಿಲಿ [ತಾಕಾಂ- ಗುರಿ] ಬೆಕ್ಕು. . . ತೋಳಗಳಿರಲೊಪ್ಪಿತಾ ಬಲ್ಲಾಡು 
(ಶ್ರೀಪಾಲ. ೩-೦೩) ; ಶರಭ ಶಾರ್ದೂಲ, ಮಂಂಗಿಲಿಗಳ ಮೊತ್ತವಾ 
ವರಿಸಿ ಕೊಂಡಿಹುವು ಹೆಮ್ಮಲೆಯ (8952, 06-90), ಮುಂಗಿಲು ; ೧. 
ವೈರವ ಬಿಟ್ಟು ಹುಲಿ ಹುಲ್ಲೆ ಒಂದಾಗಿ ಕರಿ ಸಿಂಹಗಳು ಚಂದದಿ ಮುಂಗಿಲ 
ಫಣಿ ನವಿಲುಗಳೀಗ (ಕಾ: ೦-೩೬). ' ಮುಂಗುಲಿ : ೧. ಮಂಂಗುಲಯ 
ಮೇಲೆ ಹೆಡೆಯಿಟ್ಟು ಸ ಕೇಳ್ವಹಿಗಳುಂ ಸಂಗಣಿಸುವಹಿಯ ಹೆಡೆಗೆಡೆಗುಡುವ 


18 


ಶಿಖಗಳುಂ (6೫6. ರ. ೦೩-೫) ಮೇಲ್ಮರನನಡರ್ವ ಕೋಡಗಂಗಳ 
ಬಳ್ಳಿವಾಲವೂನೆಳನಾಗರೆಮ ಸೆಳೆದು: ಕೆಡಿ. ಕಡಿದೀಡಾಡಲವ್ವಳಿಸುವ [೩೩ 


ಮುದಿಮುಂಗುಲಿ [ಪಾಕಃಂ. ವಿ) ಗಳುವುಂ (ಕಲ್ಮಾ- ೨೩೬೪); ಪುಲ್ಲೆಗಳ್ಬೆರ್ಬು 
ಲಿಗಳೊಳ್ಳರಸವಾಡುವುವು. ಪಾವು ಮುಂಗುಲಿಗಳೊಡಗೂಡುವುವು 
(ತೈಬಂ3- ೦೫-೦೯). ಮೂಗುರಿ : ೧. ಮೊಲ ಮರೆ ಮೂಗುರಿ ಕೂರಂಗಿ 
ಯಳಿಲು ಬೆಕ್ಕೆರಲೆ. . . ಎರಡುತಲೆಯ ಪಕ್ಕಿಯಿನೊಪ್ಪಿದುದಾ ದಾರುಣ 
ಮಪ್ಪಡವಿ (46೪%. 08-36). ಪಲ್ಲಿ ಮೂಗುರಿ ಮೂಷಕ ಮೊದಲಾದ 
ತಿಂಕ ನಾರಕಗತಿಯೊಳು ಪುಟ್ಟಿ (ಕೀಬಿಸು. ೭-೩೬೭). ಮೊಂಗುರಿ :.೧. 
ನಕರಿಯೆಂಬಾ ಪೆಸರ ತಾಳಿರ್ದ ಗಿಡವನಂಟುತ್ತ ಮೊಗುರಿ ಮಹಾವ್ಕಾಳ 
ವಿಷಮಂ ಕಳಿಯದೇ (ಕತಿ. ೪-೬-45). "ಮುಂಗುಸಿ" ಹೋ. 
[ದೇ.॥ ತಮಿ. ಮೂಜ್ಯ : ತುಳು. ಮುಗಿಲಿ. ಮುಂಗಿಲೆ, ಮುಂಗುಲಿ ; 
ಮುಂಗಿ] 
ಮುಂಗುರಂಡು (ನಾ)- (ಆಲಂ) ಮುಂದುಗಾಣದಿರುವಿಕೆ; ದಿಕ್ಕು 
ತೋಚದಿರುವಿಕೆ ; ದಿಗ್ವ ಮೆ: ಚಿಂತಿಸುವೆ ಚಿತ್ತದಲು ಗುರಿಯಿರದ 
ಬಾಣದೊಲು ಎತ್ತಲೋ ಎತ್ತಲು ಮುಂಗುರುಡ ಮನದೊಲು 
(ಮಸಣ. 90-0). [ಮುಲ್ಯ (ಎ ಮುನ್‌) 4 ಕುರುಡು] 
(ನಾ)- ಮುಂಗುರುಹು ; ಮುನ್ಸೂಚನೆ : ಹೀಗೆ 
ಬಹುವಿಧವಾದ ಸುಗುಣಗಳಿಂದ ಕೂಡಿದ ಈ ಕತೆಯ ಗೊಂಚಲು ಮುಂದೆ 
ಬರಲಿರುವ ಅನೇಕ ಫಲಸಂಚಯದ ಮುಂಗುರುತೆಂದು ನಾನು ಆಶಿಸುತ್ತೇನೆ. 
(ತೋಡ. ೩ ಮುನ್ನುಂ); ನ ಹೂಬಿಸಿಲು ಬರಲಿರುವ ವಸಂತೋತ್ಸಭದ 
ಮುಂಗುರುತು (ಹಾಹಿಸಂ. 5೯೪) ; ಧಾರವಾಡದ ಕರೆಯು ಅತ್ತ ಕೆರೆ 
ಯುತ್ತಿದೆ. ಎಂಬ ಮುಂಗುರುಶು ಈಗಾಗಲೆ ಮೂಡಿದೆ (ಸೂರ್ಯಾ. ೨ 
ಪಖತ್ಗುಂ). [ಮುಂ (ಎ ಮುನ್‌) _ ಗುರುತು (ಆ ಗುಜುಶಂ)] 


೭೧೭೪ 


ಂಗುಟುಪು 


ಮುಂಗುರುಹು ' ಮುಂಗುಜುಪು ' ನೋ. 
ಮುಂಗುರುಳ್‌, ಮುಂಗುರುಳು (ನಾ). ಮುಂದಲೆಯ ಕೂದಲು : 
ಮುಂಗೂದಲು ; ಅಳಿಕೆ: ಮೆಬ್ಲಡಿ ಕಂಜ ಮೆಡಿ ಸೋಗೆ ತುಂಬಿ 
ಗಡಣ ಮುಂಗುರುಳ್ಳ ೪ಬನವ ಪುಳ್ಳಿಯ ಕೆಚ್ಚು ಸುಡಲು ಸೈರಿಫನೆ ನಿನ್ನಾಣೆ 
(ನರಕ. 6-36). ಮುಂಗುರುಳು : ಮುಂಗುರುಳೊಳು ಬಿಗಿವಡೆದಿಹ 
ಮಣಿಯ ಕುಚ್ಚುಗಳ ನಿಡುದೋಳ ಬಳಿ ತಾತಿ ಕಡಗ ಕಂಳಣವಾಂತ ಕಡು 
ಚೆಲುವೆಯರೆಸೆದಿಹರು. (೫46. ೩-೦೦೪) ; ಸರಸಿಜೋಪಮವದನದಲಿ 
ಮುಂಗುರುಳ ತುಂಬಿಗಳೊಲೆ (ಅಂ. ೦-೦೬-೫). 
[ಮುಂ, (ವ ಮುನ್‌) _. ಕುರುಳ] 
ಮುಂಗುರುಳು * ಮಂಂಗುರುಳ್‌” ನೋ. 
ಮುಂಗುರುಳು (ಕ್ರಿ). ಆಯುಧವನ್ನು ಮುಂದಕ್ಕೆ ರುಳಪಿಸು : 
ಕಯ್ಯ ಕರವಾಳವನ್ನು ಮುಂಗುರುಳ್ಹಿ ಬಿನ್ನಣದಿಂದ ಆತನ ಆಯುಧವನ್ನು ್ನ 
ಹಾರಿಸಿಬಟ್ಟು . , . ಕೂರಲ್ವಿಡಿದೌಂಕಿ ನಿಲಿಸಿಕೊಳ್ವನು (ಬಂತ್ರಶೆ. 004-2). 
[ಮಂನ್ಸ್‌ («ಎ ಮುಂ) 4 ಕುರುಳ್ಸು ] 
ಮುಂಗುಲಿ * ಮುಂಗುರಿ' ನೋ. 
ಮುಂಗುಸಿ, ಮುಂಗಸಿ (ನಾ). ಹಾವನ್ನು ಕೊಲ್ಲುವ ಒಂದು ಬಗೆಯ 
ಪ್ರಾಣಿ ; ನಕುಲ ; ಇತ್ತ ನೋಡ್ಮುಂಗುಸಿಯ ಮೊಗದ ಚಂದಗಳ 
(೫ಲಣ. 9); ಒಂದು ಮುಂಗುಸಿ - . , ಒಂದು ಹೆಗ್ಗಣ ; ಇವು 
ಅಲ್ಲಿದ್ದುವು (180. ಬ. ಮುಂಗಸಿ ; ಮುಂಗಸಿಯಂತೆಯು ವಂಟಿ 
ಗಳಂತೆಯು ನಡಗೆ ಉಳ್ಳ ಕುದುರೆಗಳು ವಡೆಯನಿಗೆ ಸಂಪದಭಿವ ೈದ್ಧಿಯಂ 
ಕೊಡುವವು (ಗುಣ: ೬೧4-9); ಆಲ್ಲಿ ಒಂದು ಬಲದಿಂದ ಒಂದು 
ಮುಂಗಸಿ ಹೊರಟು ಬಂತು (ಶಶಾ- ೬೩೨), ' ಮುಂಗುರಿ' ಹೋ. 
[ದೇ.॥8 ತೆಲು. ಮುಂಗಿಸ, ಕೋಲಾ, ಗೊಂಡಿ. ಮುಂಗುಸ್‌./ 
ಪ್ರಾ. ಮಂಕುಸ, ಮಂಗುಸ ; ಮುಗ್ಗಸ./ ಕೊಂಕಣಿ. ಮುಂಗಸ/, 
ಮರಾ, ಮಂಗೂಸೇ, ವಂಂಗಸಾ, ಮುಂಗೂಸ್‌. 79. Mongoose] 
ಮುಂಗುಸಿಗಿಡ (ನಾ). ಒಂದು ಬಗೆಯ. ಸಸ್ಯ ; ಮುಂಗಿಮೇವು ಗಿಡ: 
“ಗರುಡಪಾತಾಳ. ಪಾತಾಳಗರುಡ: ಸರ್ಪಾರಿ, ಮುುಿಗುಸೀಗಿಡ” (2. 
66); ಮುಂಂಗುಸಿಗಿಡ, ಪಾತಾಳ ಗರುಡ, ಸರ್ವಾಂ (ಮತಂ. ೫8-೦೦೬೯). 
[ಮುಂಗುಸಿ _. ಗಿಡ (< ಗಿಡು)] 
ಮುಂಗುಳದಾಯ (ನಾ). (? ) 2 ತಳಾಜ ಕೇತಮಲ್ಲನಾಯಕಪ್ರಮುಖ 
ವಾಗಿ ಮಾಯಿಲೆಯ ಬವರಕ್ಕೆ ಹಲರಂ ಹೇಳಲು ಯೆಲರಿಂದ ಮುಗುಳಿ 
ದಾಯವಾಗಿ ನಡೆಡು ಯಿದಿರಾಂತರಂ ಹಲರಂ ಕೊಂದು ಸ್ವಾಮಿಕಾರ್ಯ್ಯವಂ 
ನೆಜಹಿ ಸುರಲೋಕಪ್ರಾಪ್ತನಾದಂ (ಎಕ. ಇಟು 8೫೦. 0೪9_00; 1181); 
ಚಕ್ರವರ್ತಿಗಳ ಹೇಳಿಕೆಯಿಂ ಮುಂಗುಳದಾಯದಿಂ ನಾಲ್ಕುದಿಶುವರಕ್ಕಂ 
ನಡದೇ ಹೇಳ್ದ ಕೆಲಸವಂ ಸಾಧ್ಯಂಮಾಡಿ (26. x11, ೨೨೪ ner). 
"ಮುಂಗುಡಿದಾಯ' ಪರಾ. [?] 
ಮುಂಗುಉುಪು, ಮುಂಗುರುಹು, ಮುಂಗುಜುಹು (ನಾ). ಎ ಮುಂ 
ಗುರುತು : ರಂಗ ನಿನ್ನಯ [ರಕ್ತಿವೆತ್ತ ಕೌಮೋವಕಿಮಂ)ಗಳಜನನ 
ಸಂಸ್ಥಿತಿಗೆ ಮಂಂಗುಳುಖಾಗಿ ಪೊರೆವುದು ಗಾ[ಡಯದೆನ್ನ] ಕಂಗಳ ಬಟನ 
ಕಳುಜುಗೆ (88೫. ೨-೪). ಮುಂಗುರುಹು : ಧೂಮಕೇತು ಕದಲ್ತು 
ಬಾನೊಳಗೆ ಬೆಳರುತಿದೆ ! ಕೇಡ ಮುಂಗುರುಹು ! (ಜೆ: ೨೦-೦೦೦); 
ಜೀವನದ ಆರಂಭದಲ್ಲಿಯೇ ಅನನು ತನ್ನ ಸ್ವಚ್ಛ ಕೈಂದವೃತ್ತಿಯ , , ... 
ಮುಂಗುರುಹುಗಳನ್ನು ತೋರಿಸದೇ ಹೋಗಲಿಲ್ಲ (ರೂಪಾದ. 0)- 
ಮುಂಗುಜುಹು : ರಂಗ ನಿನ್ನಾಜಾನುಬಾಹು ಬೆರಳು ನಖನುಂ ಗಂಡವರು. 
ಮಜುಹುಟ್ಟಿ ಮುಂಗುಜುಹಚಯರು (44%. ೩-೦೬) - 
[ನಖ (ಇ ಮುನ್ಸ್‌) -/- ಕಜುಪು (೬. ಬಜೀಪು) 


ಮುಂಗುಟುಹು 


ಮುಂಗುಜುಹು ' ಮುಂಗುಜುಪು' ನೋ. 

ಮುಂಗೂದಲ್‌, ಮುಂಗೂದಲು (ನಾ). = ಮುಂಗುರುಳ; ಕೋಪದಿಂ 
ಬಂದಡಸಿ ಪಿಡಿದು. ಮುಂಗೂದಲಂ ಪೊಯೆನ್ಹಿ (ರಾಠಿ. 8): 
ಮುಂಗೊದಲು : ಮಠದಲ್ಲಿ ಆದ ಮುಂಜಿಯ ದಿನ ತೆಗೆದುಹಾಕಿದ 
ಮುಂಗೂದಲು ಬೆಳೆಯಲು ಮೂರುತಿಂಗಳು ಬೇಕಾಗಿ (ಹೊಸ ೦೨೫)- 

[ಮುಂ (ಇಮುನ್‌) 1 ಕೂದಲ್‌ (ಎ. ಕೂಂದಲ್‌)] 

ಮುಂಗೂದಲು "ಮುಂಗೂದಲ್‌' ನೋ. 

ಮುಂಗೂಲಿ (ನಾ). ಮುಂದೆ ಮಾಡುವ ಕೆಲಸ: ನಾನೇನೋ 
ವಮಖುಂಗೂಲಿಯ ಕೆಲಸ ಮಾಡಿದ್ದೇನೆ. ಆದರೆ ಈ ದಾರಿಯಲ್ಲಿ ಯಾವ 
ಸೇನಾಪತಿಯೂ ಸೇನೆ ತೆಗೆದುಕೊಂಡು ಬರುವ ಸಮಾಚಾರವನ್ನು ಕೇಳಿಲ್ಲ 
(೨8ರ. ೪8೬)- [ಮುಂ (ಆ ಮುನ್‌) 4 ಕೂಲಿ] 

ಮುಂಗೂಳೆಯ (ನಾ). ಮುಂಭಾಗದಲ್ಲಿರುವ ಗುಂಪು ; ಮುಂದಿರುವ 
ಸಮೂಹ : ಆರ್ಶರೌದ್ರ ಭ್ಯೂನಮೆಂಬ ಮುಂಂಗೂಳೆಯದ ನಾಯಕರ್ವೆರಸು 
ದುರ್ಜನರೆ ಕೂಟಮೆಂಬ ಪಿರಗೂಳೆಯದ ವೀರರ್ವೆರಸು (ರರ್ಕಿನ್ನು- 

(ಮುಂ (« ಮುನ್‌) 4- ಗೂಳಿಯ] 

ಮುಂಗೊಸು (ಕ್ರಿ). ವಬಂದುಗುಣದಂತೆ ಮಾಡು: ದಿಕ್ಕು ತೋಚ 
ದಂತೆ ಮಾಡು; ಮುಂಗೆಡಸುವುದು ಲಜ್ಜೆ ನಾಚಿಕೆಯಂಗಸಂಗದ 
ದೇಕೆ ಹೊಲ್ಲ ತೊಲಂಗು ನೀನೆಂದಾವ ಪರಿಯಲಿ ಹೇಳಿದಡೆ ಮಾಣೆ (೧. 
60-46) 7 ಮನುಜನಾಥರ ಮುಂಗೆಡಿಸಿದ ಕಾರ್ಮುಕವನು ಸಲ್ಲೀಲೆಯಿಂ 
ಜಯಿಸಿ ವನಿತೆಯ ಮುಂಂದಲೆವಿಡಿದೆಳೆತಹೆವು (3ೀನಂತಾ- ೦೭-೩೦) ಪಶುಪತಿ 
ಮುಂಳಿದೆಚ್ಚ ಶರ .ತ್ರಿಪ್ತರವನಾಗ ಮುಸುಕಿ ಮುಂಗೆಡಿಸುವಂದದಲಿ 
ಮಸುಧೇಶನ ಪಡೆ ನಡೆದುದು (4652. ೦೩-೩೦)- [ಮುಂಗೆಡು 4- - ಇಸ್ಮು) 

ಮುಂಗೆಡು, ಮುಂಗಿಡು (ಕ್ರಿ). (ಮಬಂದಿನ) ದಿಕ್ಕು ತೋಚ 
ದಿರು; ದಿಗ್ಭ್ರಮೆಗೊಳ್ಳು : ವೈರಿ ಮುಂಂಗೆಟ್ಟಿರೆ ಚಂಡವರ್ಮ 
ನರಪಂ ಸಡೆಗೊಂಡನತೀವಕೋಪದಿಂ (ರಕಕು- ೭-೬೭) : ಹುಟ್ಟಿದುದು 
`ಜೊದಲಿದುವೆ ಕಡೆ ಮುಂಗೆಟ್ಟು ದುರ್ವತ್ರಿಯಲಿ ಪುಣ್ಯದ . ಬಟ್ಟೆಯೆಂತ 
ಹದೆಂದಜ್‌ಯಿ ನೀ ಕನಸಿನೊಳಗಾಗಿ (ಂಸಫ್ಯ: ೪೦-೪): ಬಿಡು ಬಿಡೆಲೆ 
ಸಹದೇವ ಯೆನ್ನಯ ನುಡಿಗೆ ಮಾಜುತ್ತರವ ಕೊಡು ಗೆಡದೆ ಮುಂದಣ 
ನಿನ್ನವನ ಕಂಡಿಂತು ಮರುಳಹರೆ (ಸುಷ್ಮಾಳ. ೨೩-೨೦). ಮುಂಗಿಡು : 
ಧಾರಿಣೇತಿಲಕನನೊಲ್ಲು ಟಿತ್ರಪಟದೋಪನನಿ್ಲಿಗೆ ತಂದು ತೋಜದಿಂತ 
ಬಲಿಪೆಯೇಕೆಯೆನ್ನನೆನುತಂಗನೆ ಮಂಂಗಿಡುತಿರ್ದಛಾಕ್ಷಣಂ (ಕಕು-- 0೦-೬೩). 

[ಮುಂ (ಇ ಮುನ್‌) 4 ಕೆಡು] 

ಮುಂಗೆಡೆ (ಕ್ರ). ಮುಖ ಮುಂದಾಗುವಂತೆ, ಬೀಳು; ಮುಖವಡಿಯಾಗಿ 
ಬೀಳು ; ಹೊಡೆಗೆಡೆದವಾನೆಗಳು ಥಟ್ಟಿಗೆ ಕೆಡೆದವಗ್ಗದ ತುರಗದಳ 
ಮೈಗಡಿತದಲಿ ಮುಂಗೆಡೆದು [ತಾಕಾಂ. ಮುಂಕೊಂಡು]ಹೊರಳಿತು ಕೂಡೆ 
ಪಾಯವಳ (ಕುಣ್ಮಂ- ೪-03). [ಮು್ಕ (£ಮುನ್‌,) _. ಕೆಡೆ,] 

ಮುಂಗೆದಲು (ಕ್ರಿ). (ಮೈಯನ್ನೂ) ಮುಂದಕ್ಕೆ ಚಾಚು; ನಮಸ್ಕರಿಸು 
(2 : ಅಲ್ಲಿ ಬಾಗಿಲ್ಗೆ ಬರಲಿಲ್ಲ ಮೈಮುಗಿದೆದ್ದು ಮೆಲ್ಲನೈತಂದು 
ಮಂಂಗೆದಲ ನೆಲಕ ಕಣ್ಣೆಆದು (ಏಸರ- 6-0೬೪): 

[ಮುದ್ದಿ (ಆ. ಮನ್ಸ್‌) 4 ಕೆದಲ್ಕು («ಎ ಕೆದಜು್‌,)] 

ಮುಂಗೆಯ್‌, ಮುಂಗಯ". ಮುಂಗೈ (ನಾ). ೧- ಕೈಯ ಮಖ: 
ಮಣಿಕಟ್ಟು. *ಪ್ರಕೋಷ್ಮಮೆಂಬುದು ಮುಂಗೆರ್ಯ” 
66-4೬); ಮಹೇಂದ್ರದತ್ತನೆಂಬರಸನಾತನ ಮುಂಂಗೆ [ಹಣಾ ರ್ಯ 
ಧಾತ್ರಿವಾಹನನ ಯೋಧನಿಂ ಚಕ್ರಪಾಣಿಯಂ ಖಂಡಿಸೆ ಪಟ್ಟುದಾಗಿ 
(ವಶ್ಮಾರಾ- ೮ ನ ಅಂತು ಬೃಹಂದಳೆಯಾಗಿ ಗಾಂಡೀವಜ್ಯಾಘಾತ 
ದೊಳಿಂದ್ರನೀಲ ಗಳನಡಸಿದಂತಿರ್ದೆರಡುಂ ಮುಂಗೆಯ್ಸಳ. ಕರ್ಪಂ ಶೀವೆ 


6೦-6). 


(ಜಂಯು- 


೭೧೭೫ 


30 


£ 


ಮುಂಗೈಗಂಕಣ 


ತೊಟ್ಟ ಬಳಿಗಳಿ ಮಜಸೆ (ಶುಶತಾ- 6-85 ನ) ; ಕನಂವಳಯಮಂ. 
ಮಂಗೆಯ್ಕೊಳ್‌ [ಕಾಕಾ- ಗೈಯೊಳ್‌] ಸಂಗಳಿಸಿಯುಂ (ಕಂದ್ರಶು- ೬%): 
ಪಿ. ಕೈಯ ಮೇಲುಭಾಗ :. ಹಸ್ತದ ಮೇಲುಭಾಗ : (8). ೩. (ಮನೆ 
ಅಥವಾ ಹಳ್ಳಿಯ ) ಮುಂಭಾಗ ; ಎದುರುಭಾಗ : (4). 
ಮುಂಗಯ್‌ : ೧. ಕಯ್‌ ಮಂಂಗಯ್‌ ಮೊಗಂ. . . ಕಾಲಡಿಯೊಂದಿಂತಿ. 
ಪನುರ್ಚಿ ಪೋದುವಿಸೆ. ತತ್ಲೌಜನ್ಮಕಂದಾಂಕುರಂ (ತಾಂತಿಫು. ೪-೦); 
ಮುಂಗಯ್ಯಂ ಪಿಡಿದೊತ್ತಿ ಕೈಯ ॥ರವಾಳ್‌ ಬೀಟ್ರಿರ್ಪಿನಂ ವೀರಂಗೆ 
ದೋರ್ಭಂಗ೦ ಮಾಡಿದನೇನಲಂಘೈಬಲನೋ ರಾಮಾನುಜಂ ಲಕ್ಷ್ಮಣಂ 
(ಹಲ: 6-3೪) ; ಕನ್ನಡ ಸಮಾಸಕ್ಕೆ . . . ಮರ ಗಿಡು ಬಳ್ಳಿ ಪುಲ್ಬೊ 
ದಟ್‌ ಪಕ್ಕಿ ಮಿಗಂಗಳ್‌ ಮುಂಗಯ್‌ (ಕರುರ- ೬) ಶ್ರಯೋ)- ಮುಂಗೈ : 
೧. “'ಪ್ರಕೋಷ್ಮಮೆನೆ ಮುಂಗೈಗೆ ನಾಮಮಕ್ಕುಂ” (ರುಂಗರಾ- (3 
ಕಂಕಣದಂತೆ ಮುಂಗೈಯಂ ಪತ್ತಿ ಕೊಟಕೆವರ (ಛರ್ಮಾನ್ಮಾ” ೩-೭) ; 
ಟೊಂಕಮನುಖುಗಿಸಿ ನಿಂದೇಡಿಸುತಂ ಮೊಳಕೈ ಮುಂಗೈಗಳೆನಾಡಿಸುತ೦ 
(ಧಂಗೆ: ಪ: 9೭೨-೨3೯) - ೨. ಅಂಗಯ್ಯಲಾಡುವ ಗಿಳಿ ಮುಂಗೈಯ[ಶಾಕಾಂ- 
ಗಯ್ಯ]ಮೇಲಣ ಗಿಳಿ (ಶೃಕಂದ- ೦-೦೦೨-೭) ; ಕಾವನ ಮುಂಗೈಯೆ ಗಿಳಿ 
ಯಂತೆ ನಂಡಿದುಜಕ ಕಾವನ ಬಿಲ್ಲೋಲ ಪಿಡಿದು ಕಾವನ ರಥವಾಜಿ ಭುಂಜಿಸ 
ದಂತೆ ಕೈಗಾವ ಪಾಮರಿಯರೆೊಪ್ಪದರು (ಮೋಹಕ ೨-೪೪ ; ಕಡಿದು 
ಮುಂಗೈಯ ಕೋಪಾಟೋಪದಲಿ ಖಳ ಜಡಿದು ಖಂಡೆಯವ ಚಿಮ್ಮಿದನು 
(1os0- ೦೩-೭೩). [ಮುಲ್ಯ (ಆ ಮುನ್ಶ್‌) 4 ಕೆಯ್ಯ] 

ಮುಂಗೆಯ್ಸರಲ್‌ (ನಾ). ಮುಂಗೈಯಲ್ಲಿ ಹಿಡಿಯುವ ಬಾಣ (?) ; 
“ಮುಂಗೈಯಲ್ಲಿ ತೊಟ್ಟುಕೊಳ್ಳುವ ಕಂಕಣ”: (4); ಬೆರಲ್‌. .. 
ನರಲುಂ  ಮುಂಗೆಯ್ಸೆರಲು9[೫೫: ಮುಂಗೈಸೆರಲುಂ] ಲಾಂತಂ 
(ಕಮರ: 39), [ಮುಂಗೆಯ  ಸರಲ್‌] 

ಮುಂಗೆಲಸ (ನಾ). ಮುಂದೆ ಮಾಡಬೇಕಾದ ಕೆಲಸ : ಮುಂದಿನ 
ಕಾರ್ಯ ; ಹರನಿಂದೆ ಹತನಾದೆ ಕಂತು ರುಕ್ಮಿಣಿಯ ಸುತನಾಗಿ ಹುಟ್ಟಿ 
ಮುಂಗೆಲಸಕ್ಕೆ ಬಯಲಾದ ಕತೆಯ ಬಿತ್ತರಿವೆ (ಮಸತ: ೫-3). 

[ಮುಂ (ಇ ಮುನ್‌) 4- ಕೆಲಸ] 

ಮುಂಗೇಣಿಕಾಟ (ನು). ಪ್ರ ಕ್ರಧಾನನಾದ ಗುತ್ತಿಗೆದಾರ: ಗೋಣ 
ಕೊಯ್ಲಿನ ಕಾವಣಕೆ ಮುಂಗೇಣಿಕಾಅನು ಮೊಳಗಿದನು ಫಡ ಕೇಣ 
ವಿನ್ನೇಕನುತ ಕೈದೋಲ್‌ತು ಭಟಸ್ತೋಮೆ (ಕುವ್ಮಾಕ: ೨1-೪3). 

ಮುಂ, (ಎ ಮುನ್‌) 4 ಕೇಣಿಕಾಟ್ಸಿ (ಎ ಕೇಣಿಗಂಅ)] 

ಮುಂಗೈ "ಮುಂಗೆಯ" ' ನೋ. 

ಮುಂಗೈಕಂಕಣ ' ಮಬುಂಗೈಗಂಕಣ ನೋ. 

ಮುಂಗೈಕಸುವು (ನಾ). ಮುಂಗೈಯ ಬಲ. ಶಕ್ತಿ, ಸಾಮರ್ಥ್ಯ: 
ರೂಪಚಂದನೆಷ್ಟೋ  ಮುಂಗೈಕಸುವಿನ  ಮನುಷ್ಯನಿದ್ದರೂ ನೀತಿಯ 
ಪ್ರಸಂಗ ಬಂದಾಗ ಆ ರಾಮಸಿಂಹನು ಆತನ ಗುರುವಾಗುತ್ತಿದ್ದ 
(೩ಂ೩ನ್ಟಾ, ಓ) ನ ತಂಪ್ಪ ಹಾಲು ಮೊಸರು , , , ಇವನ್ನೆಲ್ಲ ಕನಸಿನಲ್ಲಿಯೂ 
ಕಾಣುತ್ತಿರಲಿಕ್ಕಿಲ್ಲ. ಆದರಿಲ್ಲಿ ಒಂದು ನಾಲಗೆ. ಒಂದು ಮುರಗೈಕಸುವಿನಿಂದ 
ಆ ಪದಾರ್ಥಗಳೆ ಸುರಿಮಳೆಯೇ ಆಗುತ್ತದೆ (ಕ್ರೀರೂಕ್ರ. ೩೪)- 

[ ಮುಂಗೈ  ಎಮಾಂಗೆಯ್‌) ಕಸುವು (ಎಕಸ್ಕು) ] 
ಮುಂಗೈಗಂಕಣ, ಮುಂಗೈಕಂಕಣ (ನಾ). "ಕೈಯ ಮುಂಭಾಗದಲ್ಲಿ 


ಧರಿಸುವ ಕಂಕಣ : ಮಾಂಗೈಗಂಕಣಕೆ ಕುಲದೀಪ ಕನ್ನಡಿಯೇಕೆ ತರಿಸು 
ಪ್ರತಾಪವಾಜಿಯನೆಂದು ಬಿನ್ನೈಸಿದನು. ನಸುನಗುತ (493. ೬-೪). 
ಮುಂಗೈಕಂಕಣ : ಮುಂಗೈಕಂಕೆಣಕೇಂ ಕನ್ನಡಿಯ ಸಾಕ್ಷಿಯಾದುದೆ 


ಧನೆಯೊಳ್‌ (ಕೃಷಣ. 4೬-೨೦)- 
[ಮುಂಗೈ (ಆ ಮುಂಗೆಯ್‌ ) 4 ಕಂಕಣ) 


ಮುಂಗೈಗೊರ್ಳ ೭೧೭೬ 
ಮುಂಗೈಗೊರಳ್‌ (ಕ್ರಿ). ತೋಳಿನ ಮುಂಭಾಗದಲ್ಲಿ ಹೊಂದಿಸಿ 


ಕೊಳ್ಳು ಿ-ಹಿಡಿದುಕೊಳ್ಳು : ತಿರುಹಿ ಗಾಲಿಯ ತೆಗೆದು ಮಂಂಗೈಗೊಂಡು 
ನಡೆನಡೆದು ಆರಿಬಲವನಿಡೆ ಮುಗ್ಗಿ ಕೆಡೆದುದು ತುರಗವಜಿಗಿಜಿಯಾದುದಿಭತತಿ 
(ಸುನ್ಮಾರ್ರೋ, ೩-33). | ಮುಂಗೈ (ಇಮುಂಗೆಯ) ೬ ಕೊಳ್‌ ] 
ಮುಂಗೈಗೊಳಿಸು (ಕ್ರಿ) *ಮುಂಗೈಗೊಳ್‌ : ಕಳಲಿ ರಣದಲಿ ಕಡೆದ 
ರಕ್ಕೆಸವಲಗೆಯಿರೆಲದ ಕೊಂಡು ಮುಂಗೈಗೊಳಿಸಿ ಯಜ್ಞದ ವೀರಭದ್ರನ ರಣಕಿ 
ಗುರುವಾದ (ಕೊಂ. ೩-೬-೪0). ಮುಂಗೈಗೊಲ 4 ~ಇಸ್ಕು] 


ಮುಂಗೈನಿಗಳ (ನಾ). ಮುಂಗೈಗೆ ಧರಿಸುವ 'ಸರಪಳಿಯಂಥ 
ಒಂದು ಬಗೆಯ ಆಭರಣ ; ಮುಂಗೈನಿಗಳವನು ತಿರುಹುತ್ತ 


ನಸುನಗುತೆದ್ದನಭಿಮನ್ಮು (ಕುವ್ಮಾರ್ರೋ. 9-೬)- 
[ ಮುಂಗೈ (ಅಮುಂಗೆಯ?) 4. ನಗಳ (ಎನಿಗಲ) ] 
ಮುಂಗೈಮುರಾರಿ, ಮುಂಗಯ್ಯಮುರಿ, ಮುಂಗೈಯಮುರಿ (ನಾ)- 
ಮುಂಗೈಯಲ್ಲಿ ಧರಿಸುವ ಒಂದು ಬಗೆಯ ಕಂಕಣ ; ಹಗಲಂದೀವಟಿಯ 
ಪಂಜೆಯು ಬಗೆಗತಿಶಯಮಾದ ಸಿಂಹಲಕ್ಷ್ಮಪತಾಕಂ ಮೃಗಧರ ವಂಕಿ 
[ಯು] ಪಡೆಯು ಬಗೆಯದೆ ಮುಂಗೈಮುರಾರಿಯೆಂಬುದನಿತ್ತಂ 
(ಏೀಳವಂ. 0-006) ; ಕಣ್ಣೆ ಕಾಮನ ರಕ್ಷಿ. ಬೆನ್ನೆ ಭೀಮನ ರಕ್ಷಿ. ಮುಂಗೈ 
ಮುರಾರಿ ರಕ್ಷಿ (ಕನ್ನಣಾ. ೦೧); ಗಂಡುಕಚ್ಚೆ ಹಾಕಿ ಪೀತಾಂಬರವುಟ್ಟು 
ಕರ್ಣಕುಂಡಲ, ರತ್ನಹಾರ: ಮುಂಗೈಮುರಾರಿಗಳಿಂದ ಲಲಿತ 
ಸಾಲಂಕೃತಳಾದಳು (0೧ಪಿ- 023)- ಮುಂಗಯ್ಯಮುರಿ 2] ಮುಂಗಯ್ಯ 
ಮುರಿ ಹಸ್ತಸರ ಸರಪಣಿ... ಮೇಗಯ್ಯ ಮುತ್ತಿನ ಸರಗಳಿಂ ಸಿಂಗರಿಸಿದಳಾ 
ಲೌ (ಕುಣ 3೯-0): ಮುಂಗೈಯಮುರಿ : ಮು:ಗೈಯ 
ಬರಿ ಮುರಡಿಯ ಸರಪಳಿ ಹೊನ್ನುಂಗುರ ತೋಳ ಬಾಪುರಿಯ ಶೃಂಗಾರದ 
ನಾಯಕಜಾಲ ಬಹಳಬೆಡಂಗಿನೊಳ್ಳೆತಂದುದಾಗ (1040. ೨೩-೮೪) . 
[ ತೆಲು: ಮುಂಗಯಿಮುರಾರಿ- ಮುಂಗೈಮುರಾರಿ, ಮುಂಗಾ 
ಮರಾರಿ: ಮುಂಗಾಮುರಮು ] 
ಮುಂಗೈಯಮುರಿ 'ಮುಂಗೈಮುರಾರಿ" ನೋ. 
ಮುಂಗೈವಲ (ನಾ). ಮುಂಗೈಯ ಬಲ,- ಶಕ್ತಿ : ದೋರ್ವಲಮಂಂ 


ನೀ 


ಪೊದಬ್ಬ ಮಖಂಗೈೈವಲಮುಂ ಪರಿದಾದುದೆನ್ನನಿನ್ನಾರ್‌ ಕೊಲ್ವರ್‌ 
(ಅಹಂ. ೬-೫೭) - [ ಮುಂಗೈ (ಎಮುಂಗೆಯ್‌) 4 ಬಲ] 


ಮುಂಗೈಹೊಡೆ (ನಾ). ಬಿಲ್ಲುಗಾರರು ಬಿಲ್ಲಿನ ಹಗ್ಗವು ಕೈಗೆ ತಗಲ 
ವಂತೆ ಮುಂಗೈಗೆ ಕಟ್ಟಿಕೊಳ್ಳುವ ರಕ್ಷಾಕವಚ ; ಗೋಧೆ : ಬಲಿದ 
ಮುಂಗೈಹೊಡೆ[ಜಾಕಾಂ-ದೆ]ಯ ಬರುದಿನೊಳುಲಿವ ಘುಟಿಯ ಬೆನ್ನೆಲೆವ 
ಬತ್ತಳಿಕೆಗಳಲೈದಿತ್ತು ಬಿಶ್ದಾಳುಭಯಸೇನೆಯಲ್ಲಿ (ಪಾಂ: ೪-00). 
`ಕೆಯ್ಬೊಡೆ` ಪರಾ. [ಮುಂಗೈ (ಮುಂಗೆಯೂ) 4 ಹೊಡೆ (-ಆಸೊಡೈ)] 
ಮುಂಗೊರಲ್‌ (ನಾ). ಕುತ್ತಿಗೆಯ ಮುಂಭಾಗ ; ಕೊರಳ ಮುಂದಿನ 
ಭಾಗ ; ಉರದೊಳ್‌ ಫಣಿ. , , ಮುಂಗೊರಲೊಳ್‌ ಕಣಿ ಮಣ 
ಯಿಲ್ಲದೆ ದೊರೆಕೊಳೆ ಮ ೈಡನದಿಗೆ ಹರಿಗನೆಜಗಿದನಾಗಳ್‌ (ಶಶಥಾ- 60) 
[ ಮುನಿಂ, (ಎಮನ್‌) 4 ಕೊರಲ್‌ ] 
ಮುಂಗೊಳ್‌, ಮುಂಕೊಳ್‌, ಮುಂಕೊಳು (ಕ್ರಿ). ೧. ಎದುರಿಗೆ 
ಬರು । ಮುಂದೆ ಬರು,- ನಿಲ್ಲು; (9): ೨. ಮುಂದೆ ಹೋಗು, 
ಮುಂದೆ ಸಾಗು ; ಮುಂದೆ ಚಲಿಸು ; ಭಯಾಬ್ಬಿಯಲ್ಲಿ ಮುಂಗೊಂ 
[ನಾಣಂ. ಕೊಂ] ಡು ಮುಳ್ಳುಂಗಿ ತೇಲ್ನು: ವವನೀಕ್ಷಣಯಗ್ಮ ಪಯಶ್ಚರ 
ದ್ವಯಂ (ಕಂ69 1-000). ೩. ಮುಂದೆ ನುಗ್ಗು; ಧಾವಿಸು : 
ಆ ಮಹಾಚಲಪತಿಯ ರಮಣೀಯಜಂಗಮಾಡತಾರಮೂರ್ತಿಗಳೆ ಮುುಗೊ 


ಳ್ವಾಯದಿಂ ಷರಿದು ಕೆಡೆದುಮೆಬಡೆ ದೆಸೆದೆಸೆಗೆ ಪರಿದು 
ಕೋಡನೂಜ ಕೆಡೆವನ್ನೇಕದ್ದಿ ಪಸಂಕುಳಂಗಳುಮುಂ (88ರ: ಆ ವ). 


19 


25 


0. 


ಮುಂಗೊಳ್‌ 


ಮುಂಕೊಳ್‌ : ೧. ಪಂಕಜಮುಬಿಯರಿತ್ತದಿದು  ಸೋಪಾನದೆ 
'ಮಂಂಕೊಡು ಮೆಜತದರರ್ತಿಯಲಿ (ಕಂನನಿ. ೩-೩೨). ೩. 
ತೇಳುತ ಕೆಚ್ಚಲುಗಳಗ್ಗಳ॥ ತೊರೆಯಲು ಮೊೋಪದಿಂದಾಕಳುಗಳಂಬೆ 
ಯೆನುತ್ತ ಮುಂಕೊಂಡಆಚುತಿರಲಾಗಿ (2ಸಪು- ೬೦-೩೫) ; ಧರ್ಮಸುತ 
ಮುಂಕೊಂಡು ರಣದಲಿ ಕಾದಿ ಗೆಲಿದನು ಮಾದ್ರಭೂಪತಿಯ [CN 
ಸೂತಫಿ) ; ಮುರಿಮುರಿದುರ್ವಿಯಾ ತಳದಲ್ಲಿ ಮುಯೊಂಡು ಪರಿವಳೆ 
ತುಂಗಬೆಳ್ಳಂಗೆ. (ಮೋಸ: ೬-೬೫): ೪. ಮುಂಭಾಗದಲ್ಲಿ ಹೊಂದು: 

ಮಂದಿಟ್ಟುಕೊಳ್ಳು ್ಸಿ ೭ ಧೇನುಗಳು ಮುಂಕೊಂಡು ಒರ್ವ ಶಿಷ್ಯ 
ಸಮೂಹಂಗಳುಮಂ  (ಶ0550- 00೭-3) ; ತಲೆವಣಿಗಳ ತಾಳ್ಗು ನಿಲೆ 
ಚವಿ ನಿವಿಳಭೂವಲೆಯ ಸಗ್ಗಿಗರ ಮುಂಕೊಂಡು ಕಲೆಗಧಿನಾಥ ಚಂದ್ರನ 
ನೋಡ ಪೋಪಂತೆ ನೆಲೆನೆಲೆಗಡರ್ದಳಾ ಕುವರಿ (ನೋಶಕ. 3೭-೬೦). . ೫. 
ಪ್ರಾರಂಭಿಸು ; ತೊಡಗು ; ಮೊದಲುಮಾಡು : ಗಿರಿದುರ್ಗ್ಯ್ಗಸಿಂಘಂ. 
ಮೊನೆಯ ಮುಂಕೊಳ್ವರ ಪೆಣ್ಣಿರ ಗಣ್ಣಂ ಪರ್ಗಡೆ ಹೀರದುಸನ ಸನ್ನಾಹ 
ಸುಭನಾಮದಿ ಸಮಸ್ತ್ರಪ್ರಶಸ್ತಿಸುತೆಂ(933. X1-i, ೩೦. 09; 104) ; 
ನಾಕನಿಳಯರು ತಂದ ಜಯವೇ ಸಾಕು ಸೋಲುವರಲ್ಲ ನೀವಿದಕೇಕೆ ನೆಟ್‌ 
ಮುಕೂಂಡಿರೆಂದನು ನೆಗುತ ಕಲಿಪಾರ್ಥ (ಸರ. ೩೩-೪೩) ; ಮುಂಕೊಂಡ 
ಮಹಾವ್ರತಮಂ ಪಟ್‌ವಡಿಸದ ತೀವ್ರಪರಿಗ್ರಹಕೊಂದಿನಿಸುಂ ಚಿತ್ತವನು 
ಎಣಗಿಸದೆ . . ಸುಧುಸಮಿತಿಗತಿಸಮುತೆಯೊಳೆಟಗುವನು. (ಯಣ: 0-8) - 
೬. ಮಾರ್ಗವನ್ನು ಹಿಡಿ ; ದಾರಿಯನ್ನು ಹಿಡಿ: ವಿಭವ ಕೈಮಿಗೆ 
ಚಾತುರಂಗಸಹಿತಂ. ಪ್ರಸ್ಥಾನಮಂ, ವಡಿ, ೬ ವಿದರ್ಭದೇಶಪಥಮಂ 
ಕೊಡನುತ್ಲಾಹದಿ ( ೫90. ೨೬೯). ೭ ಸ್ವೀಕರಿಸು: 
ಪಡೆ: ಸುಗ್ಗಿಯ ಪುಗಿರೊಳ್‌ ಮಖಂಕೊಂಡುಗ್ಗಿಯನುಜ್ಞವಿಸಿದಂತೆ 
ಮೋನಮನುಟ್‌ದೇಂ ಬಗ್ಗಿಸಿದುವೊ ಕೋಗಿಲೆಗಳ ಮೊಗ್ಗಪ್ಪೆ 
ವಿಯೋಗಿಯಂ ಪುಗಲ್‌ ಪುಗಲೆನುತಂಂ (ಉನ್ಸಾರ. ಆಆ): ೮. ಎದು 
ರಿಸು; ಪ್ರತಿಭಟಿಸು ; ವೈರಿವ್ರಾತವನು ಮುಂಕೊಂಡು ಹೊಯ್ದನು 
ಹೊಳೆವ ಖಡುಗದಲಿ (ಕುಣ್ಮರ್ರೋ. ೬-೩೬) ; ಕೋದಂಡದ ಜೀವೆಯ 
ನೀತಿ, ಪುಂಡರೀಕಾಕ್ಷ ರಾಮನ ಪಿಂತುಮಾಡಿ ಮುಂಕೊಂಡನು ಖಚರ 


ಮಲಗು 


ಚಲ್ರಯನು (ರತ: ೬ಬ. ೯. ಅತಿಕ್ರಮಿಸು; ಮಾರು: 
ಬಾಲರವಿಕೋಟಿಪ್ರಭೆಯನೊಳಕೊಂಡು ಮುಂಕೊಂಡು ಬಾಲನ 
ಘನತ್ಯಜಮುರ್ವಿಯ ಮೇಲೆ ಪರ್ಬಲು (೨ಸಕು- ೩-೩೦), ೧೦. ಆತುರ 


ಪಡು; ತವಕಿಸು; ಉತ್ಸಾಹಿಸಂ; ಸೊಗಸಿದಡೆ ರತಿಗೆಯ್ನು ಸೊಕ್ಳಿದೆಡಗಲ 
ದೊಳಪೊಕ್ಕಿಂ ಪುಗಲು ಕಣು ಮುಗಿವಡಂ ಕೈಕೊಂಡು ಮಂಂಕೊಂಡಡೆ 


ನಲಿವು ಮಿಕ್ಕು ಮಿಗೆ ನುಡಿಗಳಿಂದೊಲಿಸಿ (ಇಿಕಥು- ೪೨-0೫) ; ತುರಗ 
ಖುರಗಳಲಿ ದಿಂಡುದಿರುಹುತ್ತಿರಲದಕ್ಕಾ ಗಂಡುಗಲಿ ಶಾಬರನೈಪನು 
ಮುಂಕೊಂಡು ಹೊಗಳುತ್ತಿರಲು ತುರಗದ ಫೂರ್ವಪಾಯವನು (ಹಂ. 


8-08) ; ತೆಂಕ ನಂವೆಯ್ಮುಶಿದ್ದಪೆವೆಮಗಿದಿರಾಗಿ ತೆಂಣಿಂ ಬಪ ರುರೆಂದು 


ಮುಂಕೊಂಡು ಪಡೆಯಲ್ಲ ನೊಡುತಿದ್ದುದು ಗಗಮಂಕಕ ದೃಷ್ಟಿಯುಟ್ಟು 
(ಠರತ.: ೪೩-೦೭) - ಮುಂಕೊಳು ; ೧. ತೊಲಗಿರೈ ಕಾಲುಳು ಮೈಲಾಳ 
ಳವಿಗೊಡಲಿ ಮಹಾರಥರು ಮುಂಕೊಳಲ್ಲಿ (ಕುಪ್ಮಾರ್ರೋ, ೩-0). ೧೦. 
ವಿಗಡೆಯರ್ನೆರೆದು ಕಾಳೆಗಕೆ ಮುಂಕೊಳುತಿರ್ದರು (ಶೈಮಿಕಾ, 0೬-2)- 
೧೧- ಆಕ್ರಮಿಸು; ಮುತ್ತು: ಕವಿ; ಅರಿಸ್ಕಂದನವ ಮಂಂಕೊಳಲಂ 
ದಶಕಂಠ ಧನುವಿನೊಳಂಕಿಸುತ ಸೀತಾಸ್ತ್ರವನು ಭಾರಾಂಕನೆಸಗುವೆನಸುರ 
ಸೇನೆಯೆನುತ್ತಲೈತಂದ (ಉಕ್ತಕ. ೨8-6) ; ಒಿರಿದುದ ಚತುರಂಗದ ಪದ 
ಹತಿಯಲಿ ಮುರಿದೇಳ್ವ ಕೆದೂಳ್ಗಳಾಗ ತರೆಣಿಮಂಡಲವ ಎಂರುಂಬಲಿದು. 
ಮುಂಕೊಳುತಂದು ಕಿರಣದೇಳಿಗೆಯ ತಗ್ಗಿಸಿತು (ಕಂ. ೦-೨೪). 
[ಮುಂ (ಎಮೊನ್ಸ್‌) 4 ಕೊಳ್‌] 


ಂಗೊಳಿಸು 


ಮುಂಗೊಳಿಸು. ಮುಂಕೊಳಿಸು (ಕ್ರಿ). ೧. ಎದುರುಮಾಡು ; ಮುಂದು 
ಮಾಡು : ಎದ್ದು ನಿಟ್ಟಿಸುವಿನಿಯನೆ ನೋಟಕೆ ತನ್ನ ಮುದ್ದುಮೊಗವ 
ಮುಂಗೊಳಿಸಿ ನಿದ್ದೆಯೊಳೆಸಗಿದ ನಿಖಲಾಪಚಾರವ ತಿದ್ದುವುದಿನಿವಾತಿನೊಳು 
(509. 6-೬). ೨. ಮುಂಭಾಗಕ್ಕೆ ಬರು ; ಎದುರಿಗೆ ಬರು ; ವಂಂದೆ 
ಬರು » ತಲೆವರಿಗೆಯಲಿ ಖಡ್ಗಿಗು ಮುಂಗೊ[ಣಕಾ: ಕೊ)0ಸಿ 
ನಿಂದರು (ಕೂ: &-೦೩-೦0)- ೩. ಮುಂದಂವರಿ ; ಮುಂದೆ ಸಾಗು,- 
ನಡೆ : ಮುಂಗೊ[ಕಾಕಾಂ. ಕೊೊ]ಳಿಸುವುದು ಸದ್ಮರ್ಮದಲಿ ಕಳವಳಿಸದರಂ 
ಹೆಡುವರ್ಗದಲ್ಲಿ (ಕುಜ್ಮಾಣ. ೪-೨0). ೪. ಉಂಟಾಗಂ ; ಒದಗು : 
ಬಳಲಿದೆನು ಬಲುಹಾಗಿ ಸಾಕಿನ್ನೆ ತಟವು ತನಗೆಂಬ ಬಗೆ ಮುಂಗೊ[ಪಾಕಾಂ. 
ಕೊ]ಳಿಸಿದುದು (ತೊಳಣ- 8-5-೬). ಮುಂಕೊಳಿಸು ; ೧. ಜಲಜನಾಭನು 
ದೇವದುಂದುಭಿ ಮೊಳಗೆ ನಸುನಗುತಸ್ಟೃಮಂ ಮುಂಕೊಳಿಸಿ ಸರಳ್ಗಳ 
ಸುರಿದನಸುರನ ಮೇಲೆ ಕಡುಪಿಂದ (ಕಾತೇಕು. ೪೦-೪). ೨. ಸೆಳೆದಡೊತ್ತಿ 
ದಡೆ ಮಿಸುಂದಿಹ ಕದಕೆ ಮುಳಿದು ಮುಂಕೆೊಳಿಸಿ [ಪಾತಾಂ. ಮುಂಕಣಿಸಿ, 
'ಮಂಂಕಳಿಸ್ಸಿ ಹೂಂಕರಿಸಿ] ಸೊಂಡಿಲಂ ಸುತ್ತಿ... ಘೀಳಿಟ್ಟೊರಲಿ ಕೆಡೆದ 


ವಾನೆಗಳು ಕಂಡವರಳುಕಲಂ (&ಕುತ. 9-86) ; ಆಳವನಅಾಯದೆ ಕೆಣಕಿತಹ| 
ುಂಂಕೊಳಿಸಿ ಕದನವ ಕೋಡ ಕೈಯವರಳವಿಗೊಟ್ಟರೆ ನೋಡಿ ಸಿಡಿಮಿಡಿ) - 


ಗೊಂಡು ಕೆಲಸಿಡವ . . - ನಿರುಪಮವೀರರೊದಗಿತು ಶಿಗುಳರಾವುತರು 
(ಉಂ 3-೩೩) ೫. ಮುಂಭಾಗದಲ್ಲಿರು ; ಎದುರಿನಲ್ಲಿರು : ದಳದ 
ಕೊನೆಯೊಳಗಿಹುದದಕೆ ಮುಂಕೊಳಿಸಿದೀಶಾನ್ಯದ ಜೆಸೆಯ ದಳದೊಳೆಗಿರು 
ವುದ ಛಂದಶೈಲವೆ ಮುಿನಿಪ ಕೇಳೆಂದ (ಉಾರೇರು: 36-೬)- ೬. ಮುಂದು 
ವರಿಯುವಂತೆ ಮಾಡು ; ಮುಂದುವರಿಸು; ನಡೆಸು: ಸುರರ 
ಖಾಯಾಲ್‌ಸುತ ರಿಷಭೂವರರ ಮುಂಕೊಳಿಸುತ್ತ - . . ಮೋಕ್ಷದ ಸಿರಿಯ 
ಕೈಗೂಡಿಸುತ ನಡೆದುದು ತುರೆಗ ದೆಸೆದೆಸೆಗೆ (ಬಂ. 3-3೬) : ಭಾರಿ ಗದೆ. 
ಯನು ಪಿಡಿದು ರುಡಿದು ಮುರಾರಿಯನುವಂತದಿಂದ ಮುಂಕೊಳಿಸಿದರು 
ಕಾಳಗನ (ಕೃಕ್ಕಾಕಾ: 06-೩೭), ೭. ಮುನ್ನುಗ್ಗು; ಮೇಲೆಬೀಳು : ಬಲುಕಣಿ 
ಗಳಿವದಿರೆನು ಕರಿ ಮುಂಕೊಳಿಸಿ ಕೆಡಹಿತು -(ಕುಪ್ಮಾರ್ರೋ- ೩ ೮. 
ಆವರಿಸು ; ವ್ಯಾಪಿಸು : ಐರಾವತವನಿಂದ್ರೆನ ಮಂಸುಕಿದನು ಶರತತಿಗಳಲಿ 
ಮಾಯಾದಿ ಮೃಗ ವಪರಿಗಳನು ಮುಂಕೊಳಿಸಿ (ಉತ್ತಳ. ೨6-೩೩)... ೯. 
ಉತ್ಸಾಹಿಸು ; ತವಕಿಸು : ರಥ ಕಾಲಾಳು ಮಂಂಕೊಳಿಸಿ ಅರಸನನುಜರು 
ಸಹಿತ ಕೃಷ್ಣನ ಬೆರಳ ಸನ್ನೆಯೊಳ್ಳೆದೆ ಬಿಡೆ ದೋಹರಿಸಿ ನಿಂದುದು ಮುರಿದ. 
ಮಕರವ್ಯೊಹರಚನೆಯಲಿ (ಕುಠ್ಶಾರ್ರೋ. 9-32), ೧೦. ಲೀನವಾಗು ; 
ನಿರತವಾಗು ; ತನ್ಮಯಗೊಳ್ಳು : ಭುವನಾವಳಿಯ ತೋರ್ಕಿಗೆ ತಾನೆ 
ಸೆಲೆಯೆಂದೆನಿಪ ನಿಜಪದವ ಬಲಿದು ತನ್ನಲಿ ತಾನೆ ತಾನುಗಲಘುಸುಖಿ 
ಸಂವಿತ್ಚ್ವರೂಪದಲಳಿದ ಮನದಲಿ ಮುಂಕೊಳಿಸುತಿರ್ದನು ಸಮಾಧಿಯಲಿ 
(ವಿಭಾಗ. 0೦-೭೩-೩೯). [ಮುಂಗ್ಲೊಳ್‌ 4 ಯ್ಯ] 
ಮುಂಗೋಣೆ (ನಾ). ಕಟ್ಟಡದ ಮುಂಭಾಗದಲ್ಲಿರುವ ಕೊಠಡಿ: 
ಚಿಕ್ಕಮ್ಮ ಸೋಫಿಯಾಐವಾನೊವ್ನಾ ಮಾತ್ರ ಮುಂಗೋಣೆಯಲ್ಲಿ ಅವನ 
ಸೈದುರಂಗೊಂಡಳು (ಫಿಕರು- ೩9) ; ಜಬಯಖ್ಯಕೋಣೆಯನ್ನು ಪ್ರವೇಶಿಸು 
ವುದಕ್ಕೆ ಮುನ್ನ ಇರುವ ಚಿಕ್ಕಕೋಣೆಯೇ ಅಂತರಾಳ, ಇದನ್ನು 'ಮುಂಗೋಣೆ: 
(ಆ:ಟರೊಮ್‌) ಎನ್ನಬಹುದು (ಕೋ. 3: ೦೦೪)- 
[ಮಾಂ (ಆಮುನ್ಕ್‌) 4 ಕೋಣ್ಕೆ (ಆಕೋಣ?)) 
ಮುಂಗೋಪ (ನಾ). ಬಹಳ ಬೇಗನೆ ಬರಂವ ಸಿಟ್ಟು ; ಶೀಘ್ರಕೋಪ : 
ದೇವ ಮುಂಗೋಪದೊಳಗೆಮ್ಮ ನುಡಿಯುಚಿತವಲ್ಲ (ಭಕತ: 0-೪೨); 
ಕೇಳುತಾಕ್ಷಣದಿ  ಮುಂಗೋಪ[ಣಕಾ. ಮುಕ್ಕೋಪ]ಸಂಭವಮಾಯ್ವು 
(5೧ರಾ. 8-4-03) : ನಮ್ಮ ತಾಯಿಗೆ ತುಂಬಾ ಮುಂಗೊಳವಾಂತ ಅದಕ್ಕೇ 
ಆಗ್ಲೇ ಅರಿಕೆಮಾಡ್ಕೊಂಡೆ (ಕೈತ್ಯತಿ; 99). [ಮುಂ ( ವವಂಂನ್ಸ್‌) 4: ಕೋಪ] 


೭೧೭೭ 


19 


3 


44 


ಮುಂಗೋಪಿ (ನಾ). ಬಹಳ ಬೇಗನೆ ಕೋಪಗೊಳ್ಳುವ ಸ್ವಭಾವ 
ದವನು : ಕೂಡಲೆ ಸಿಟ್ಟಿಗೇಳುವವನು : ಹಿಂದೆ ನೀನು ಮುಂಗೋಪ 
ಯಾಗಿ ಒರಟೊರಟುಗಿ ವರ್ತಿಸಿದೆ (ಕುಶಾಗ. ೨68) ;, ಬಹಳ ಮುಂಗೋಪಿ 
ಗಳು, ಮಡುಕಂಸ್ವಭಾವದವರು (ಯಂಕ. ೩೫೫) - [ಪೀಗೋಪ-4 ಇ] 

ಮುಂಗೋಲ್‌, ಮುಂಂಗೋಲು (ನಾ). ೧. ತಕ್ಕಡಿಯ ತೊಲೆಯು 
ಹೆಚ್ಚು ತೂಕದಿಂದ ಒಂದು ಕಡೆಗೆ ಬಾಗಿರುವುದು: (೪. 
ಮುಂಗೋಲು : ೨. ತಕ್ಕಡಿಯಲ್ಲಿ ಬಟ್ಟೆನ ತೂಕಕ್ಕಿಂತ ಹೆಚ್ಚಾಗಿ 
ತೂಗುವ ತೂಕ: ಅದನು ಬೆಣ್ಣೆಯನ್ನು ಮೂಂಗೋಲಾಗಿ ತೂಗಿ 
ಕೊಟ್ಟನು (ಕೂತಿ). [ಮುಂ (ಮುನ) 4 ಕೋಲ್‌] 

ಮುಂಗೋಲು "ಮುಂಗೋಲ್‌' ನೋ. 

ಮುಂಗೋಳ್‌ (ನಾ). ಸೈನ್ಯದ ಮುಂಭಾಗ, -- ಮುಂದುಗಡೆ : 
ಮುಂಚೂಣಿ : ವಿರಾಟಂ ಶ್ವೇತನುತ್ತರೆಂ ಶಂಖನೆಂಬ ಮೂವರ್‌ 
ಮಕ್ಕಳುಂ . , . ಪನ್ನೊರ್ವರ್‌ ತಮ್ಮುಂದಿರುಂಬೆರಸು ನೆಲನದಿರೆ ಮುಂಗೋ 
ಳೊಳ* ನಡೆಯೆ '(ಕಂಶರಾ. ೩ ನ) ; ಜನಕ ಕನಕರಿರ್ವರಾ ವಿಷಯಗಜಮ 
ನೇಲ್‌ ಮುಂಗೋಳೊ[೫ಣಂ. ಲೊ]ಳ್‌ ನಡೆಯೆ (ಶುರಾಮಾ- ೪-೩೩ ವ) ; 
ಅರಾತಿಗಜಮಸ್ತಕಕ್ಕೆ ಅಂಭಸುವ ಮಸಕದಿಂ ಸಿಂಗದ ಜಂಗುಳಿಯಂತೆ 
ಮುಂಗೋಳೊಳ್‌ 'ಕಡಂಗುವಣಿಯ ನಾಯಕರ್ಗೆ . , . ಕೈವೀಸುವುದುಂ 
(ನರ್ರಥ್ರು- 6-1೩ ಐ). 

[ಮುಂ; (ಮುನ್‌) 4- ಕೋಳೀ. / ತೆಲು. ಮುಂಗೋಲು ೩. 

ಮೊದಲನೆಯ]. 

ಮುಂಗೋಳಿ (ನಾ). ಮುಂಜಾವೆದಲ್ಲಿ ಕೂಗುವ ಕೋಳಿ: ನಸುಕಿನಲ್ಲಿ 
ಕೂಗುವ ಕೋಳಿ ; ಶಿವ ಶಿವೆಯರಿನಿತೆಸಗಿದೀ ವಿವರಮನ್ನೆಲಕೆ ಸಾರ್ವಂತೆ 
ಮುಂಗೋಳಿಗಳ ಕೂಗೆ (ಕೆಂಪ. 3-೩೦) ; ದಾನೀದೆಕುಲದುದಿತ್ಯನ ನವ 
ಪ್ರಬೋಧನದ ಮುಂಗೋಳಿ (ಗೊಳ್ಳೊಶಾ- ೫0-೬೬) ; ಮುಂಗೋಳಿ 
ಕೂಗ್ಳುವು ಮೂಡು ಕೆಂಪೇರ್ಯಾವು (೩೧೪. 4). 

[ಮ್ಮ (ಮುನ್ನ) 4 ಕೋಳ್ಳಿ (ಆಕೋಲಕಿ)] 

ಮುಂಚ (ನಾ). ನಾಯಕೆ; ಮುಖಂಡ : ಬಿಲ್ಲಾರರಲಿ ಮುಂಚನೆನಿಸಿ 
ಸೊಗದಿಂ ಬಾರ! (ಶಶೈರ. ೬6೪). [ಮುಂಚ್ಯು 4 ಅ] 

ಮುಂಚಾಚು (ಕ್ರಿ). ೧: ಮುಂಭಾಗಕ್ಕೆ ಚಾಚು; ಮುಂದುಗಡೆಗೆ 
ನೀಡು :' ಹೆಗಲ ಮೇಲಿಂದ ಹರಿದಾಸನನ್ನು ಮೆಲ್ಲಗೆ ಇಳಿಸಿ. ಕಿರಣಲೇಖೆಯ 
ತೊಡೆಯ ಕಡೆಗೆ ಅವನನ್ನು ಮುಂಜಾಚಿದನು (ಇಕ್ಕಳ. ೪೬) ; ಮುಂಚಾಚಿದ 
ಅವನ ಕೈಯನ್ನು ಕುಣಜವಳಂತೆ ನಟಿಸಿ. ಕೈ ಕುಲುಕದೆಯೆ .`. . ಬಿರುಬರನೆ 
ನಡೆದಳು. (ಕರು. ೩). ೨. ಮುಂಭಾಗಕ್ಕೆ ಜಾಚಿಕೊಳ್ಳು ; 
ಮುಂದುಗಡೆಗೆ ನೀಡಿಕೊಳ್ಳು ; ಮುಂಜಾಚಿದ ಹೆಗಲೆಲುಬಿನ . . , 
ಚುರುಕುಮುದಿಯನೊಬ್ಬ ಮತ್ತೊಂದು ಕುದುರೆಯನ್ನು ನಡೆಸಿಕೊಂಡು 
ಬರುತ್ತಿದ್ದನು (ಪೃತರು- ೨೬೭)-. [ಮುಲ್ಯ (ಮನಕ) 4 ಚಾಚು] 

ಮುಂಚಿತ. ಮುಂಚಿತ್ತು (ಅ). ಮೊದಲೇ : ಮುಂಚೆಯೇ : ಪೂರ್ವ 
ಭಾವಿಯಾಗಿ: ಎಲವೊ ನೀನಾ ಸತಿಯ ಕಂಡಾ ಕಲಹ ಮುಂಚಿತ[೫. ತು] 
ಕಂಡೆನಲ್ಲದೆ ಗಲಭೆಕಾಳಿರು ಧಾಸಿಮಾಡಿದರಣಕಸೆಣಕೆಡಲಿ (ಕರಣ. ೩-೩-೨೪): 
ಕನ್ನಡಸಾಹಿತ್ಯಚರಿತ್ರೆಯಲ್ಲಿ ಹತ್ತನೆಯ ಶತವಖನವು ಬಹಳ: ಮಹತ್ವ 
ಪೂರ್ಣವಾದುದು. ಇದಕ್ಕೆ ಮುಂಚಿತವಾಗಿಯೂ ಕನ್ನಡಸಾಹಿತ್ಯ ಇದ್ದಿತು 
(ಊಹಿಸ: 0); ಕೃತಿಯ ಮುಂಚಿತವಾಗಿ ಕೊಟ್ಟಿರುವ ಕಥಾಸಾರದಲ್ಲಿ ವಸ್ತು 
ಪಾತ್ರ ಸನ್ನಿವೇಶಗಳ ಪರಿಚಯವನ್ನೇ- ಚೆಲುವಾಗಿ ಮಾಡಿಕೊಟ್ಟಿರುತ್ತಾರೆ 
(₹3036. ಮುನ್ನುಂ). ಮುಂಚಿತ್ತು : ಗುಲ್ಮ ವ್ಯಾಧಿಸ್ಥನಿಗೆ: ಮುಂಚತ್ತಾಗಿ 
ಸ್ನೇಹವಿಧಿಯನು ಮಾಡಿಸಿ, ನಾಡಿಗಳು ಸಡಿಲವಾದ ಬಳಿಕ ವಾಯುವು 

| ಮಂದವಹುದ 6ಕ್ಕಿಕೃ ಳಾ. 1. ೨೯೪). p ಇದ: ಸಂಸ್ಕೃತದ `ವಂದಿತ, 


ಮುಂಚಿತ್ತು 
ಕಥಿತ. ವಿದಿತ. ಪೂಜಿತ ಇತ್ಯಾದಿ ಶಬ್ದಗಳ ಸಾದೃಶೈದಿಂದ ರೂಪು. 
ಗೊಂಡಿರುವ ಶಬ್ದ. [ ಮುಂಚು,] 


ಮುಂಚಿತ್ತು "ಮುಂಚಿತು' ನೋ. 
ಮುಂಚಿಸು (ಕ್ರೆ). ಮುಂದುವರಿಯುವಂತೆ ಮಾಡು; ನಡೆಸು; ಪಂಚ 
ವಕ್ತಗಳನು ಹಂಚಿಸಿ ಮರ್ತರ ಸಂಚಲತ್ವವ ನೆಆತಿ ಸುಟ್ಟ ಕಂಚನಾದ್ರಿಗೆ 
ಬೇಗ ಮುಂಚಿವ ಜಂಗಮಲಾಂಛನಕ್ಕೆ ನಮಸ್ಕಾರ (ಕೋ. 0-6) ; 
ನಮ್ಮ ಕಡೆಯಿಂದಲೇ ಶರಾರತ್ತು ನಡಸಿದರು ಎಂತ ಕಂಡೀತು ಎಂಬುದಾಗಿ, 
ನಾವು ಈ ಮೇರೆ ತಿಳಿದು, ಈಗ ಅವರು ಮುಂಚದಾಗ್ಯೂ ಅವರ ಮೇಲೆ 
ಮುಂಚಿಸಬಾರದು (ಣಕೆಂದ್ರ. ೯೨. 


ಇಸ್ಮು' 
“ ಮುಂಚು ಅಗ್ರಗಮನ್ಯೆ (ಮಂಂದರಿ)” (ಕುರು); 
ಶುಚಿಸ್ವಾಭಾವಂಗಳಪ್ಪುದಟ್‌ನಾರ್ದ್ರತೆಯನಪು ಕಿಯುತ್ಯಂತರಯನಪರಿ 

ಕಲ್ಪನಕ್ಕಾವಾವೆ ಮುಂಚುವೆವೆಂಬಂತೆ ಕುವಬದಿನಿಗಳೊಂದೋದು ಗಟ್‌ 
ಗಳುಳ್ಳಲರೆ (೧ಡೂಣ. ೩೬೫) ; ಸಾಟಿ ಹಿಂಚಿತು ಮುಂಚಿದವನು ತಲೆ 
ಕಳನೊಳಗೆ ನೋಟಕ್ಕೆ ಕಣ್ಮಾಯದಂತೆ ಬಿದ್ದುದು ಕೆಳೆಗೆ (&೫ರ- ದೇ. 
006-೭) ; ಪಿಂಚದಂಚೆಗಳೊಳಿಂಚರದಂಚರಮಾಗದಂಚೆ. 
ಪೆರ್ಚಂಚರಮಾಯಿ. (ಸೂತ. 09-30), ೨, ಮುಂಚಿತವಾಗಿ ಹೋಗು; 
ಮೊದಲು ಹೋಗು; ಮುಂದಾಗು; ರಥೆದಿಂದಂ ಮುಂಚೆ ಮನೋ 
ರಥಂ ಮನೋರಥದಿನತ್ತಲದು ಮುಂ: ಬೃಹದ್ರ ಥಮಿಂತು ಭರತರಾಜನ 
ರಥದ ಮನೋರಥದ ಬೇಗಮೊದಎದುದಾಗಳ* (ಆಂಫ: 03-60) ; 
ಬಾಲತ್ವದಿಂದೆಲ್ಲಿಯುಂ ವಿನಯೋಲ್ಲಂಘನಮಾದುದಿಲ್ಲ ಮರಣಕ್ಕೆನ್ನಿಂದೆ ನೀಂ 
ಮುಂಚಿದಯ್‌ (ಗರಾಯು. 3-೬) ; ಮುರಹರ ರಥೆವ ಮರಳಿಚು ಮರಳಿಚೈ 
ರಥ ಮಾಂಜುವುದೊ ಮನ ಮುಂಚುವುದೊ ಎಂದ (ಕುವ್ಮಾಳ- ೧೪-೦೨). 
೩. ಮೊದಲಿನದಾಗು; ಪೂರ್ವಭಾವಿಯಾಗು : ನನೆಮೊನೆಯಾಗಿ 
ಬಂದುವೆಳೆಮಾವೆಳಮಾವಿನ ಮುಂಚಿ ಬಂದ ಪೂವಿನ ಪೊಸಗೊಂಚ 
ಲೊಪ್ಪಿಮವು ( ೫ತಿಫು. ೭-೦೨೩) ಕ ಬಿರಯಿಗಳ ಸುಯ್ಸಳೊಡನೆಯೆ. 
ಪಿನಿಯವು ದೆವಸಂಗಳಾದುವವರವರ ಪರಿಸ್ಟುರಿತಂಗಳೊಡನೆ ಕುಂದಿದು 
ವಿರುಳ್ಗಳುಂ ಮುಂಚೆ[ಕಾಕಾಂ-ಚೆ] ಬಂದ ಜಳದಾಗಮದೊಳ್‌ (ಕಾವ್ಮಾವ- 
08) ; ಹೋಗೆಂಬ ನುಡಿ ಹಿಂಚೆ ಮುಂಚಿ ಜೀವಂ ನೆಗೆದು ತಾಗಿ ನಡು 
ನೆತ್ತಿಯ) ಬಗಿದು ಬಾದಣದೆಗೆದು ಮೇಗಡರ್ದು ಗಗನಕ್ಕೆ ದಂಡಾಯಮಾನ 


ಮುಂಚದ 


ದುರಿಯಾಗಿ ಫೆಗೆಯಲ್ಮೆ (8ರ್ಕರಾ- ೪-೩6). ೪, ಮುನ್ನುಗ್ಗು : 
ಧಾವಿಸು : ಮಿಂಚಿನವೊಲ್ಹೊಳೆಯ: ಹಂ ಮುಂಚುವ ಸಿಡಿಲಂತೆಂಂಗಿ 


ವಹ್ನಿಜ್ವಾಲಾಸಂಟಯದವೋಲುಚ್ಚಳಿಸುಕ ತಾಂ ಚಕ್ರದೆ ಪೊೋಂರ್ಶರಂದು 
ಪಟುತರಶೂರಂ* (ಉದ್ಯರಿ. 9-008) ; ಕಣ್ಣ ಕೆಂಪಿನ ವಿಷಮರಗ್ಗದ 
ಕರ್ಣತನುಜರು ಮಸಗಿ ಮುಂಚುವ ಮೋಹರವನಡಹಾಯ್ದು ತೆಜುಬಿದರು. 
(ಪಳ. 00-83) ;: ಬಾಹುಗಳನ್ನು ಮುನ್ನೀಡಿ. ಪ್ರೇಮಾಲಿಂಗನಕ್ಕೆ 
ಮುಂಚುವನು (ಕಲ್ಮ6. 8೮-೨೪). ೫, ಮುಂಚೆ ಒದಗು: ಮುಂದಾಗಿ 
ಉಂಟಾಗು, -- ಸಂಭವಿಸು ; ಅಂತು ಮುಂಂಚಿದ ಕಾರ ಕಾರ್ಮುಗಿಲಂತೆ 
ಶರವರ್ಷಮಯಮಾಗೆ ದೆಸೆಯೆಲ್ಲವು ಪರ್ಬಿರ್ಪ ದೆಮಿಶಾರಿಯೆಬ್ಬರಮಂ 
ಕಂಡು (೫ಾಂತಿಫಿ. ೫೨೦೬ ನ) ; ಭೃಗುವೇಯಿದಿನಕ್ಕಸ್ತಮಿಸುಗುಮೆಫೆ ಮಟಕಿ 
ಕೊಂಡುದಿಲ್ಲ ಮೇಗಣ ಮಬಕಿಗಳ ಭೃಗುವೇಟು ದಿವಸದೊಳ್‌ ಮೂಡುಗು 
ಮೆನೆ ಮಚ ಮುಂಚಿಕೊಂಡೊಡೊಳ್ಳಿತು (ಲೃಮ 0೦೪). 
೬. ಮಿಗಿಲಾಗು: ಮೇಲುಗೈಯಾಗು : ಇಂಚೆಯ ಪಸವಿನ ಬಜದ 
ಕಳಿಂಚಿನ ಡುವರದ ಬಾಧೆಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ ಬಳೆದು: 
ವಿರಿಂಚಿಯ ಕೆಯ್ದಿಡಿದೊಲಾದುವಾ ನಾಡೂರ್ಗರ್ಯ ( ಶಂಕರಾ. 5-80) : 


ಪಂಚೆನಳರೆಲ್ಲರಿಂದಂ ಮುಂಚುವೆವೈದು ಸ್ವಯಂವರಾಲಯದ ಲಸತ್ಕಾಂಚನ 


೩5 


30 


40 


ಟು 


ಮುಂಚೂಣಿ 


ಸಿಂಹಾಸನದೊಳ್‌ ಸಂಚಲಿಸದೆ ನಲಸಿದರ್‌ ವಿಚಿತ್ರಾಕೃತಿಯಿಂ (144: ೩೦0); 
ದನುಜ ಮಯಂಚೆದೆ ಮನುಜ ಹಿಂಚಿದ ಮನುಜ ಮುಂಚಿದ ದನುಜ ಹಿಂಚಿದ 
ನೆನಲು ದೈವದಲಸುರ ಹಿಂಚದೆ ಮನುಜ ಮುಂಚಿದನು (ಕೆಕಿರಾ, ೩೬-೬0). 
೭. ಪೇಗವಾಗು ; ತೀವ್ರಗೊಳ್ಳು : ಸೀತೆಗೆ ವೈಬಾನಸರ ಮುತ್ತೈದೆ. 
ಯರನೇವೊಟ್ತಿಂಗೆ ಕಾಣ್ಟೆನೋ ಎಂಬೊಂಡು ತವಕೆದಿಂ ನಡೆ ಮುಂಜದುದು 
(ಉಕ್ಕಿ ೩೩-೦). ೮. ಮಾರು: ಅತಿಕ್ರಮಿಸು; ದಾಟು: 

ಅಯ್ಯಾ ಪರಬ್ರಹ್ಮವ ಮುಂಚಿದೆ ಅಯ್ಕಾ ಸಾಲೋಕ್ಯ ಸುಮಿಾಪ್ಯ 


ಸಂಯುಜ್ಯಪದವಿಯ 


ಮುಂಚಿದೆ 
ಸಾರೊಪ್ಯ 


ಂಚಿದೆ ಆಯ್ಕಾ (ಸ್ವನ. ಸಂಚಳಿಸು 


-66೪) : 
ತಿರೆ ಮಿಕ್ಕು ಮಾಜ್‌ ತಮ್ಮೆಲ್ಲರಂ ಮಂಂಚಿ ಬಸವನ ಭಕ್ತಿ ಬಂದಿವಿಡಯಲ್‌ 
ರಂ (೨8ರ. ೯-೫೦); ಮುಂಚುವ್ರೆದು ಕೈ ಮನವ ಕೈಮೆಯ ಸಂಚವನು ಮನ 
ಮುಂಚುವುದು (ಕುಷ್ಯಾಕೆ. ೨-00)- ೯. ಆವರಿಸು; ವ್ಯಾಪಿಸು : ಮನಮಂ 
ತವಕಂ ಮುಂಚಿರೆ ತನು ರೋಮಾಂಚನಮನೊಂದೆ ಕಾಂಚವೆರಸು ಮೆಲ್ಲನೆ 
ನೀವಿ ಜಗುಲಿ ತತ್ಕಾಮಿನಿಯಾಲಿಂಗಿಸಿದಳುದೃಟೋರ್ವಿಧವನಂ (ಉರ. 
೪-00೭) : ಸರಸಿಜಾಯತದಂದವನು ಮೋಹರಿಸಿ ಮುಂಚುದ ಪರಿಮಳವ 
ಸಂದರಸಿ ಬೇಜಂತ ಬಂದು ಹೊಕ್ಕಳು ರಾಜಮಂದಿರವ (ಕುವರಿ. ೦-೬೮). 
೧೦. ಹೊರಹೊಮ್ಮೂ; ಹೊರಸೊಸು ; ಉಕ್ಕು ; ಗುರುಪುಂಗವನೆ 
ನಿನ್ನೊಳುರವಣಿಸಿ ಮುಂಚುತಿಪ ಕರುಣಾಂಬುವೆನ್ನ ಮನದ ಮಲಿನಂ 
ಮೊಳಿಯೆ ಪಂಶುದ್ಧನಾದೆನಿದು ಸತ್ಯಂ (ಅನುಶಾ, ೯-4೪); ಇನ್ನಿದಕೆ 
ಮೆರುಗಿಡುವ ಕಲೆ ಒಂದು ಉಂಟೇ ? ಸು ಇನ್ನಿನಿಸಾದರೂ ಮುಂಚ 
ಬಹುದೇ 2 (ತಂ. ೩-9) ; ಮಿಂಚಿನೆಲ್‌ ಕುಡುಗ್ಳೊಲ ಸೆಳೆದಳೊಡನೆಯೆ 
ಬಳ್ಳಿ ಮುಂಚದುದು ಕೆನ್ನೆತ್ತರೊತ್ತರದಿ ಸಿಡಿದು (ಲೂಕ: ೦-೨೬. 
೧೧. ಮುಗಿ : ಮುಕ್ತಾಯವಾಗು ; ಮಾತು ಮುಂಚದ ಮುನ್ನಲೆದ್ದು 
ವಿನೀತತೆಯೊಳು ಮುನಿಗೆ ವಂದಿಸಿ ಭೂತಪತಿಯ ಶರಾಸನದ ಕಡೆನೋಡಿ 
೬ ೬ ೬ ನಡೆದನು (5ನಂರಾಿ. ೦-೨೩-೩೦)- 
[ಮಂ (ಆ ಮುನ್ಶ್‌) + ಚ್ಚು. /ತೆಲು. ಮುಂಚು] 
ಮುಂಚ್ಕು (ನಾ). ೧. ಮೊದಲು; ಮುಂದು ; ಎನ್ನ ಸುಖ ದುಃಖಕ್ಕೆ 
ಮುಯ್ಯಾಂತು ನೀ ಮುಂಚು ನಂ ಒಿಂಜಾಗಿ ಇದ್ದ ಮತ್ತೆ ಎನಗೆ ಬಂದ 
ಉಬ್ಬಸವಾವುದು (4೪: 1, ೬೬೩-೦602); ಅಂಗ ನೆನಪೇ ಹಿಂಚಾಗಿ 
ಲಿಂಗ ನೆನಹೇ ಮುಂಚಾಗಿಪ್ಪದಯ್ಯ ಆಂಗವಿಷಯಂಗಳೇ ಹಿಚಾಗಿ ಲಿಂಗ 
ವಿಷಯಂಗಳೇ ಮುಂಚಾಗಿ ಇಪ್ಪುವಯ್ಯ (೧್ದೀವ. 5೩-೨೪೭). ೨. ಹಿಂದಿ 
ನದು; ಮಂಂಚಿನದು; ಮೊದಲಿನದು: ತಕ್ಕ ಮಾನದೆ ಹಂಚಿ 
ಪೋದರು ರೊಕ್ಕಪಕ್ಕಗಳುತೆ ಸೊರಗದೆ ಮಿಕ್ಕಿ ಮಚಿನಗಿಂತ ವೆಗ್ಗಳವಾಗಿ 
ಬೆಳೆದಿಹುದು (ರನು. ೨೪) ; ಈ ದೇಶಕ್ಕೆ ಈಗ ಮುಂಂಚಿಗಿಂತ ಹೆಚ್ಚು 
ತಾಮ್ರ ಬರುತ್ತದೆ (ಕಂಡಬಯಿ- *-0೬೪)- 
[ಮುಂ (ಆ ಮುನ್‌) |. - ಚು] 
ಮುಂಚುಂಗು (ನಾ). ಮುಂಭಾಗದಲ್ಲಿರುವ ಕುಚ್ಚು: ಚೆಲುವಿನ ಓರೆ 
ದುಜುಬು ಮುಂಂಚುಗಿನಿಂ ನಲವೆತ್ತು ಸಿಂಗಾರವಾದ (ಶ್ವಾನ. 06-009), 
[ಮುಖಂ (<4 ಮುನ) 4 ಚುಂಗು 
ಮುಂಚುಟು (ಅ). ಮೊದಲೇ; 


ಸ 


i 


ಮುಂಚೆಯೇ; ಪೂರ್ವಭಾವಿಯಾಗಿ; 


ನಿನಗೆ ಆರೋಗಣೆಯ ಮಾಡಿಸೂದಕ್ಕಿ ಮುಂಚುಟಾಗಿ ಶ್ರೀಗುರುವಿನ 
ಪ್ರಸಾದದ ಕೊಂಬೆ (ಕರಗೋ, ೨0೪); ನೀನು ಬಲ್ಲಡೆ ಮುಂಚುಟಾಗಿ 
[nnಣಂ- ಚಿತಾಗಿ] ಮಹಾನರೇಂದ್ರನ ಮಾನ್ಯ ಮಾರ್ಗದ ಮಾನಿನಿಯ 
ಕೊಂಡೊಯ್ಮು ಕೊಡು ರಕ್ಷಿಸುವನಿದು ಸಿದ್ಧೆ (ಕರಣ, ೬-೬-೬). 
FP ಇದು 'ಅಂತುಟು', 'ಎಂತುಟು' ಎಂಬ ಶಬ್ದಗಳ ಸಾದೃಶ್ಯದಿಂದ 
ರೂಪುಗೊಂಡಿರುವ ಶಬ್ದ. [ಇ ಮುಂಚ] 

ಮುಂಚೂಣಿ 'ಮುಂಚೂಳಿ' ನೋ. 


ಮುಂಚೂಳಿ 


ಮುಂಚೂಳಿ, ಮುಂಚೊಣಿ (ನಾ). ೧. ಸೇನೆಯ ಮುಂಭಾಗ; 
ದಂಡಿನ ಅಗ್ರಭಾಗ : ಕರೆಕರೆದಾಗ ಮನ್ನೆಯ ಮಂಡಲಿಕರ ದುರೆಗಲಿ 
ನಾಯಕರುಗಳ ನಿಆ್‌ ಮುಂಚೂಳಿಯೆ ಜಗಳೆಕೆ ನೇಮಿಸಿ ಪರಿವಾರದೊಡನೆ 
ಬಿಳ್ಕೊಟ್ಟ (ಕನನ. 08-06); ಮುಂಚೂಳಿಯ ಕಾಳಗದಲ್ಲಿ ಮಾರ್ಬಲವನ್ನು 
ಹೊಕ್ಕು ಅದನ್ನು ಕುಟ್ಟೆ ಕೋಲಾಹಲವನ್ನೆಬ್ಬಿಸಿದನು. (ಕನಕ. ೦09) - 
ಮುಂಚೂಣಿ : ೧. ಬೀರವ ನುಡಿದ ಮೂವರ ವಾಕ್ಕವ ಕೇಳಿ ಮಾರ 
ಮನ್ನಣೆಗೈದನವರ ಓರಂತೆ ಮುಂಚೂಣಿಯಲಿಂಬಿಟ್ಟು ವಿಸ್ತಾರದ ತೆರಳಿ 
ಮಖಂದೆಸಿಗೆ (ನೋತತ ೬-೨೪); ಕರ್ಣನು ಆ ಏಟುಗಳನ್ನು ತಾಳಲಾರದೆ 
ಸೈನ್ಯದ ಮುಂಚೂಣಿಯಿಂದ ಹಿಂದಕ್ಕೆ ಹೋಗಿಬಿಟ್ಟಿನು (ತಕಥಾ- ೨೦೪): ೨. 
ಯುದ್ಧದಲ್ಲಿ ಎಲ್ಲಕ್ಕೂ ಮುಂದೆ ಇರುವ ಸೈನ್ಯದ ತುಕ್ಕಡಿ; ಆಗ್ರ 
ಗಾಮಿ ದಳ : ನಿಲದತಿವೇಗದಿಂ ಸೃಷ ಬಂದು ತನ್ನ ವುಂದಲೆವ ಬೇಡಂ 
ಪಡೆಗಂಡು ತಳುವದೆ ಮುಂಜೂಣಿಯಟ್ಟಲುಭಯದೊಳು ಕಲಹ ಗಂಟಿ 
ಕೈತು (ವಂಗಾ 6-43) 7. ಕಳೆಹಿ ಅನುಚರರೊಡನೆ ಕಾ ಬಹು 
ಬಲಸಮೇತದಿ ಪಾಚ್ಛಂಿದ್ದೆಡೆಗಳಿಗೆ ಬರುವರ ಕಂಡು ಮುಂಚೂಣಿಯನು 
ಶಳುಹಿದರು. (ಕೂಲ್ಗರಾ- ೫-30). ೩. ಮುಂಭಾಗ ; ಮುಂದುಗಡೆ : 
ಬೊಬ್ಬಿರಿಯೆ ವಿರಧ್ವನಿಯಿಂದ ತರುಗಿರಿ ಹಬ್ಬಿ ಮುಂಚೂಣಿ ಉರಿ 
ಹೊಗರೆದ್ದು ಸುತ್ತೆ (ಡಾಕ್ಕ. 11-3; ಖೈದಿಗಳ ಮೆರವಣಿಗೆ ಎಷ್ಟು 
ದೀರ್ಥವಾಗಿತ್ತೆಂದರೆ, ಮುಲೆಚೂಣಿಯ ಜನ ಕಣ್ಮರೆಯಾಗುವವರೆಗೆ . - - 
ಬಂಡಿಗಳು ಹೊರಟಿರಲಿಲ್ಲ (ಪ್ರನರು- ಇಲಿ; ದೇಸಿಯನ್ನು ಹಿಂದೊತ್ತಿ 
ಮಾರ್ಗವನ್ನು ಮುಂಚೂಣಿಯಲ್ಲಿ ತಂದಿವೆ (458. ೬೨)- 
[ ಮುಂ, ( 5 ಮುನ್‌ ) 4 ಜೂಳ್ಳಿ ) 
ಮುಂಚೆ (ಅ). ೧. ಮುಂಭಾಗದಲ್ಲಿ ; ಮೊದಲಿನಲ್ಲಿ; ಮುಂದೆ: 
ಅಹಂಪೂರ್ವಿಕೆ ನಾ ಮುಂಚೆ ಇಹೆ. ತಾ ಮುಂಚೆ ಇಹೆನೆಂದು ಒಬ್ಬರಿ 
ಬರು ಅಶಿಕ್ರವಿಂಸಿ ಮಂಂಚುವುದು (ನಾರಾ- 4): ಪಿ. ಮುಂಚಿತ 
ವಾಗಿ: ಪೂರ್ವಭಾವಿಯಾಗಿ: ತಜಸಂದುದೃತವೈರಿಭೂಪಬಲ 
ದೊಡ್ಡಳ್ಳಾಡೆ ಲೆಕ್ಕಕ್ಕೆ ತಳ್ತೀಸಿದೆನ್ನಾಳ್ದನಿನಾನೆ. ಮುಂಚೆ ವಿಜ್‌ಪೆಂ 
ಕೆಯ್ಕೊಂಡು ಕಟ್ಟಾಯಮುಂ (ಶುಶಕಾ- ೪-೬0); ಮಾನಸಕೆ ಮುಂಚಿಜಃವ 
ಹಸ್ತಮುಂ ದೈಸ್ತಮುಂ ನಾನಾಸ್ತಸಂತತಿಯ ಘಾತಿಯುಂ ಖಾತಿಯಂಂ 
ದೇವಾಸುರರೊಳೆಸೆದುದು (80ಕ್ಯ. 14-46): ೩. ಹಿಂದೆ; ಪೂರ್ವದಲ್ಲಿ: 
ಮುಂಚೆ ಕಿನ್ನರಶರೆಣನಸುವಂ ಹಂಚಿ ಬಸವರಸನ ಹರಣವಂ ಪಂಚಮುಖನಲಿ: 
ಪಡೆದು ಮೆಣದನು ಮಾಚಿದೇವಯ್ಯ (ಬಸಫು- ೩೬ ಸೂತಕ): ಕೈ ತುಂಬಾ 
ಹಣ ಅವರಲ್ಲಿ ಮುಂಚೆ ಇತ್ತಂತೆ (ಉಡುಕ- 0). [ ೬ ಮುಂಚ್ಕು ] 
ಮುಂಚೆಕಡೆ (ನಾ): ಮುಂದುಗಡೆ, ಮುಂಭಾಗ: ಇಷ್ಟೆಲ್ಲವೂ ಆ ಮನೆಯ 
`ಮುಂಚಿಕಡೆ`ಯ ಚಿತ್ರ [ಮುಂಚೆ _. ಕಡ್ಮೆ] 


(ಕಾನೂರು. ೩೭)- 


ಮುಂಜ (ನಾ). ಒಂದು ಬಗೆಯ ಚಿಕ್ಕ ನೇಗಿಲ ಕುಳ." ರೆಂಟೆಯ 
ಕುಳ: ಕಬ್ಬಿಣದ ಸಾಮಾನುಗಳಲ್ಲಿ ಮುಂಜ, ಬಳಿ, . . ಕುಡಗೋಲು 
ಮುಂತಾದ ಯಾವತ್ತು ಸಾಮಾನುಗಳು ಹದನಾಗಿಯೂ ಮೊನೆಯಾಗಿಯೂ. 
» «ಎ ಇರಬೇಕು (ಕೃಹಿತ್ರ- ೨0); ಕಾದ ಕಬ್ಬಿಣ ಬಡಿದು ಮುಂಜವ 
ಮಾಡಿ (ಕೋಕ: ೧೯); ಪುರುಷರ ಕೈಯಲ್ಲಿ ಮುಂಜ, ಹಾರಿ: 


ಗುದ್ಮೆಲಿ. ಸಲಿಕೆ ಶೋಭಿಸುತ್ತಿದ್ದುವು: (ಕ¢ಜಾ- ೩೦)- 
ಮುಂಜ್ಕ (ನಾ). ೧. ಒಂದು ಬಗೆಯ ಜೊಂಡು ; ನೊದೆಹುಲ್ಲು: 


ನೊಸೆಹುಲ್ಲು : “ಶರಃ ೦ಜ॥ - ಇವೆರಡುಂ ಮೊದೆ” (ಕರಿಯು: 


೩೨-೩9) : ಮಾಂಜ - ನೊದೆ (ಕಶ್ಶಾಕು- ೧೬೦ ಶ್ರಯೋ), ೨. ನೊದೆ 
ಹುಲ್ಲಿನಿಂದ. ತಯಾರಿಸಿದ (ಬ್ರಹ್ಮಚಾರಿಗಳ) ಉಡಿದಾರ ; 


ಕಟಿಸೂತ್ರ. ೩. (ಹಸುರು ಬಣ್ಣದ) ಒಂದು ಬಗೆಯ ಕುದುರೆ : 
“ನೆಟ್‌ ಹೆಸುರಿರೆಲು ಮುಂಜನದು. . . ಸಿಲ್ಕಾದ ಕುದುರೆ ಸೂಕಳನೆನಿಕ್ಕುಂ” 


೭೧೭೯ 


6 


ಸ್ಥ 


5. 


ಮುಂಜಾವ 


(ಮಂಗರಾ ೮3-03): 
ಮುಂಜಕೇಶಿ (ನಾ): 
ಮುಂಜಕೇಶಿ 


(ಸಂಸ 

ವಿಷ್ಣುವಿನ ಒಂದು ಹೆಸರು: ಆ ಕೇಶಿಯಂ 

ಮಾರ್ಕೊಂಡು ಕೆರಮಂ ತೂಂತಿ ತದಾಸ್ಮದೊಳ್‌ 
ಬಳೆಯಿಸಲ್‌ (ಜಗರಿ: ೩-೪೩ ನ): [| ಸಂ. ಮಂಂಜಕೇಶಿನ್‌ ] 

ಮುಂಜಕ್ಷ: ಯು (ನಾ). ಒಂದು ಬಗೆಯ ಪಕ್ಷಿ; ಗೀಜಗ ; “ಮಂಂ[ರಾಗಾ- 
ಮ. ಮಂ]ಜಕ್ಷಯಂ ಗೀಜಗಮೆನಿಕ್ಕು” (ಹಂಗಾ: 23-0): [ಸಂ] 
ೂಂಜಗಲಿ, ಮುಂಜಗುಲಿ (ನಾ). ಮನೆಯ ಮುಂಭಾಗದಲ್ಲಿರುವ 
ಜಗಲಿ. - ಮುಂದುಗೆಡೆಯಲ್ಲಿರುವ ಕಟ್ಟೆ ; ರಂಜಿಸುವ ಪೊಂಗೊಳಲ 
ನಡುಮನೆ ಮುಂಜಗಲಿಯೊಳಗಿರಿಸೆನುತ್ತವೆ. ಮುಂಜೇಗ ಏಡಿಬೆಳೆದು 
ಹೊರಳಿದೆ ಚಿತ್ರಲೀಲೆಯಲಿ (ಕೃತ್ಯಾಕಾ, ೩-೪೩) - ಮುಂಜಗುಲಿ : 
ಶಾಸ್ತ್ರವನು ನಕ್ಷತ್ರ ' ನೆಲೆಗಟ್ಟವನೆಯ ಮುಂಜಗುಲಿಯೊಳಗೋದುತ 
(್ರೂಳುರೋ- ೪-೩): [ಮುಂ/ ( ಇ ಮುನ್ನ) 4 ಜಗಲಿ] 

ಮುಂಜಗುಲಿ *ಮುಂಜಗಲಿ' ನೋ. 

ಮುಂಜರಿ (ಕ್ರಿ). ಮುಂದೆ ಸರಿ; ಮುಂದಕ್ಕೆ ಹೋಗು; ಮುಂದುವರಿ: 
ರಜನಿ ಮಂಂಜರಿದಂತೆ ಓಂಜರಿದುದೊಯ್ಯನಾ ಪುರದ ಶಾತ್ರಿಂಚರತ್ವಂ 
(ಶ್ರೀ ಉನಾ ೪೩): [ಮುಲ್ಯ (ಎಮನ್‌) 4 ಜರಿ (ಸರ್ಮಿ)] 

ಮುಂಜವಿ "ಮುಂಜಿ' ನೋ. 

ಮುಂಜಾಗ್ರತೆ (ನಾ). ಮಾದಲೇ ವಹಿಸುವ ಎಚ್ಚರ ; ಮುನ್ನೆಚ್ಚರಿಕೆ : 
ಅಯ್ಯೋ. ಹಾಗಿದ್ದರೆ ಮುಂಜಾಗ್ರತೆ ವಹಿಸಬೇಕಂ (ಪಸಂ: ೦02); 
ಸುದ್ದಿ ಹರಡಿದ ಎರಡುದಿನ ಮುಂಚಿತವಾಗಿ ಶಾಲೆಗೆ ಬರುವಾಗ 
ಮನೆಯಲ್ಲೇ ನಿದ್ದೆ ಪೂರೈಸಿ ಮುಂಜಾಗ್ರತೆ ವಹಿಸಿದರು (ಗನಿರ- ೦೦೬). 

[ಮುಂ ( ೬ ಮಾನ್‌) 4 ಜಾಗ್ರತೆ] 

ಮುಂಜಾನೆ (ನಾ). ೧. ಬೆಳಗಿನ ಜಾವ; ದಿನದ ಮೊದಲಿನ ಯಾಮ: 
ಮುಂಜಾನೆಯ ಮಳೆ ಅಲ್ಲ. ಮಧ್ಯಾಹ್ನದ ನೆಂಟನಲ್ಲ (ಗಾರೈ; ಅಂಜನಕ್ಕೆ 
ಅಂಜಬೇಡ. ಮುಂಜಾನೆಗೆ ಆಡಬೇಡ (ಗಾರ)- ವಿ. ಬೆಳಗ್ಗೆ; ಪ್ರಾತಃ 
ಕಾಲ: ಅವರೆಲ್ಲ ಮಡದಿ ಮಕ್ಕಳೊಡನೆ ಮುಂಜಾನೆಯೇ ಲಿಂಗಯ್ಯನ 
ಮನೆಗೆ ಆಗಮಿಸಿದ್ದರು (ತಾಹುತ್ತ. 6೪); 
ನೀರನ್ನು ತರಲು ಪಕ್ಕದ ಬಾವಿಯ 
ಹೋಗುತ್ತಿದ್ದಳು (ಮತ. ೩); ಮುಂಜಾನೆ ೧೦ ಗಂಟಿಗೆ ಊಟಾ 
ಮಾಡಿ ಹೋಗೇನಿ (ಕುರು. ೩೬) - [ ಇಮುಂಜಾವ ] 

ಮುಂಜಾವ, ಮುಂಜಾವು (ನಾ). ೧. ಬೆಳಗಿನ ಜಾವ; ದಿನದ 
ಮೊದಲಿನ ಯಾಮ: ಮುಂ[ ಶಾಣಂ- ಮುಂದು ]ಜಾವದಲೆದ್ದು 
ಲಿಂಗದಂಥ್ರಿಯ ಮುಟ್ಟಿ ಸುಪ್ರಭಾತದಲ್ಲಿ ಶಿವಶರಣರ ಮುಖವ 
ನೋಡುವುದು. (ಅಸನ ಕ: 9೩5-0049); ಸರುಣಿಗೆ ಪುತ್ರಸಂತಾನೆ 
ಸಿದ್ಧಿಸಲಾಗಿ ದೊರೆದುದು ಸ್ವಪ್ನ ಮುಂಜಾವ ಕೆಂಜಿಡೆಗಳು ಸುಲಿಪಲ್ಲಿನ 
ವದನವು ರಂಜಿಪ ಕರ್ಣಕಂಡಲದಿ ಮುಂಂಜಾವದೊಳು ಬಂದು ನಿಂದು 

ವಿ. 


ಬ್ರಾಹ್ಮಣನಿಗೆ ಅಂಜಬೇಡೆಂಬೆನೀಶ್ವರನು 
ಸೊಳು ವಿಗಲ 'ಳೈಜಕಿದವುರುನಿಸ್ಸಾಳತತಿ. 


ಬೆಳಿಗ್ಗೆ: ಪ್ರಾತಃಕಾಲ: 

ಮುಂಜಾವದಲಿ ಹೆಗ್ಗಾಳೆ ಮೊಲ್‌ದವು (ಕನ್ನಾ. 6-0); ಮುಂಜಾವ 
ಧಾರೆಯಾಯ್ತೆರಡು ಜಾವದೊಳರ್ಶಿ ರಂಜಿಸಿ ನಿದ್ರೆ ಹಿಂಗಿದುದು ಹಿಂಜಾವ 
ದೊಳು ಮತ್ತೆ ಹೊಸಬರಾಗಿದ್ದರು ( 663: ೪೦-0೬೯) 7 ಮುಂಜಾವದಡಿಗೆ 
ಸಂಜೆಗಾಗಲೇ ತಂಗೂಳು (ಏ0ಮು. ೩೨-೦೪). ಮುಂಜಾವು : ೧. ರಾಯನು. 
ಮುಂಜಾವಿನಲ್ಲಿಯೆ ಎದ್ದುಬಿಡುತ್ತಿದ್ದನು (ಕ್ಮ ಠೇವ. 00)- ೨. ಮುಂಜಾವಿನ 
ಪ್ರಾತರ್ವಿಧಿಗಳನ್ನು ತೀರಿಸಿಕೊಂಡು ಅವನು ಸ್ನಾನ ಮಾಡುತ್ತಿದ್ದನು 
(ರಂಗೋ. ಸಂಜೆ ಮುಂಜಾವಿನ ಅಡುಗೆಯ ನಿಮಿತ್ತದಿಂದ 
ಹೆಂಗಸು ಮನೆಂಯಲ್ಲಿಸಬೇಕುಗಿ, ಮೆ(ಲ್ಮಾಣಿಸಿದ ಬಗೆಯ ಆನಂದೋತ್ಸವ 


ಆ 


ಆಗ ಮುಂಜಾನೆ ಎದ್ದು 
ಕಡೆಗೆ ಓರ್ವ ನಾರೀಮಣಿ 


(nea: ೨-೩೨). 


0೪) ; 


ನಳಿಗೆ ಅವರು ಎರವಾಗಬೇಕುಗುತ್ತದೆ (ಯೆಕ್ಷಶ್ರು- ೧೪6) ; ಮುಂಜಾವಿನಲ್ಲಿ 
ಶ್ರೀಮಂತ ಅದೇ ಸಂಜೆಗೆ ದರಿದ್ರ ಅನ್ನೋ ಹಾಗೆ ಅವನ ಸ್ಥಿತಿ (ಗಂಗು. 3೮). 
[ಮುಂ (ಇಮಂ) 4 ಜಾವ್ಯ] 

ಮುಂಜಾವು ' ಮುಂಜಾವ ` ನೋ. 

ಮುಂಜಿ, ಮುಂಜವಿ, ಮುಂಜಿವಿ, ಮುಂಜಿವೆ. ಮುಂಜೆ (ನಾ). ೧. 
ಒಂದು ಬಗೆಯ ಹುಲ್ಲು; ನೊಸೆಹುಲ್ಲು: "ಮುಂಜಿಹುಲ್ಲು: ಪರಾ. 
'ಮುಂಜ್ಕ್ಶ' ಹೋ. ೨. (ನೊದೆ ಹುಲ್ಲಿನಿಂದ ತಯಾರಿಸಿದ) 
ಉಡಿದಾರ : ಕಟಿಸೂತ್ರ : ಸರಿಗೆಯೊಳ್‌ ಸಮೆದಕ್ಷಮಾಲಿಕೆ ಪೊನ್ನಮೂಂಬ. 
ಇ ೬ ಪಿಂಗಜಟಾಳಿ ತಾವರೆಯ ಸೂತ್ರದೊಳಾದ ಜನ್ನವಿರಂ ದುಕೂಲದ 
ಕೋವಣಂ ಕರಮೊಡಂಬಡೆ ತಪಸ್ವಿ ಮರುಳ್ವಿದಂ 
(ಶಂಶರಾ. ೩-೮) ; ಮುಂಜಿ ಕಚ್ಚುಟಂ ಗುಂಡಿಗೆ ಭೋಳಮಂಡೆ ಮಣಿದಂಡ 
ಮಿವೀಕ್ಷಣಸೌಖ್ಯಹೇತುವೇ (ಸಂರಾನೂ. ಕೌಪುಕೃಷ್ಣಾಜನವು 
ವರಯಜ್ಲೊ ೇಪವೀತದ ದಂಡ ಮುಂಜಯನಾ ಪವಿತ್ರೋತ್ತಮನು ಕೊಡೆ 
ವಿಡಿದಲ್ಲಿಗೈತಂದ (ಸಕತ: ೦೦-೫). ೩. ಬ್ರಾಹ್ಮಣ ಬಾಲಕನು 
ಶಾಸ್ತ್ರೋಕ್ತವಾಗಿ ಯಜ್ಞೋಪವೀತವನ್ನು ಧರಿಸುವ ಕ್ರಿಯೆ 
ಮತ್ತು ಅದರ ಅಂಗವಾಗಿ ನಡೆಯುವ ಸವತಾರಂಭ : ಉಪನಯನ; 
ಬ್ರಹ್ಮೋಪದೇಶ: “ ಮುಂಜಿಯುಪನೆಯನಮಕ್ಕುಂ 7 (ಮುಗರಾ. 
೭೩-6) ; ವಿರಸವೆನಗಿದು ಮುಂಜಿಯೆಂಬುದನೊರೆಯದಿರು (ಐಸು ೩-೪೬); 
ವಿಪ್ರನ ಸುಶನ ಮುಂಜಿಗೆ ತೀವಿದೈಸನುಯಿತ್ತು ಮಾದಿಸೆ (ಸಕಕ. ಶಂ. 
೨೪) ; ಎಲ್ಲಿ ನೋಡಿದಡೆ. ಕುವರ ಮುಂಜ ಸಂಭ್ರಮವುಲ್ಲಾಸದಿಂ 
ರಾಜಸುವ ಮುನಿಗಳಾಶ್ರಮವ ಕಂಡು ಪ್ರಭು ಬೋದ್ಯವಾಂತಂ (ಶ್ರಶುಪು. 
5-068). ಮುಂಜವಿ: ಮುಂಜಿವಿ: ೩. ಈ ಮೂವರಿಗೂ ಮಂಂಜಿವಿ 
ಮಾಡಬೇಕೆಂಬ ವಿಚಾರ ಮನೆಯಲ್ಲಿ ಸುರುವಾಯಿತು (ಸತತ. ೨೨೩) 2 
ಅರಳಿಮರದ ಮುಂಜವಿಯನ್ನು ಮಾಡುತ್ತಾನೆ (೫೮೫0. ೨೦೬). ಮುಂಜಿವೆ: 
೩. ಮದುವೆ-ಮುಂಜಿವೆ ಇತ್ಯಾದಿ ಎನ್ಸಿ-ಭಾರವನ್ನು ಅವರೇ ಶಿರಸಾವಹಿಸಿ 
ದರು (4 48. ೨೦) ; ಒಂಭತ್ತು ವರ್ಷ ನಡೆಯುವಾಗ ಜಗನ್ನಾಥಮಿಶ್ರನು 
ಮಗನ ಮುಂಜಿವೆ ಮಾಡಿದನು (೧1001- ೨೦)- ಮುಂಜೆ : . ೨. ಪೊನ್ನ 
ಮುಂಜೆ ... ತನ್ನ ಪಾಂಡುರಾಕಾರದೊಳೊಪ್ಪೆ ನಾರದನದೇನಿಬಕತಂದನೊ 
ನೀರದಾಧ್ವದಿಂ (೫೫ರ: ೦೦-0. ೩. ತನಯರಿಗೆ ಮುಂಜೆಯಾಗಲೈ 
ಮೆದೆವುಲ್ಲಳಂ ಮುನಿಗಳಿಗೆ ಸೀಳ್ಹೀವ ಭಲ್ಲೂಕಸಂಕುಳಂ(ಶ್ರಥುಪ್ಪ, 6-0೭): 
ಇವನ ಮಂಂಜೆಯಲ್ಲಿ ಯಜ್ಞೋ ಪವೀತವನ್ನು ಹಾಕತೊಡಗಲು, ಬಸವನು 
* » » ಶಿವನ ಹೊರ್ತು ಬೇರೆ ಗುರುವನ್ನು ನಾನು ನಂಬುವದಿಲ್ಲೆಂತಲೂ ಹೇಳಿ 
ದ್ವರಿಂದ ತಂದೆ ಅವನನ್ನು ಮನೆಯ ಹೊರಗೆಅಟಿ ಸಿದನು (ಇಕಾಗ- ೯೦). 

ಮುಂಜೀಮಣಿ, ಮುಂಜವಿಮಣೆ ಎ ಉಪನಯನವಾದ ಮಾಣಿ; 
ವಟು; ಬ್ರಹ್ಮಚಾರಿ : ಮುಂಜೀಮಣಿಯಾದ ನಿಮಾಯಿಯನ್ನು 
ಕಂಡು ಜನರೆಲ್ಲರೂ 'ಬುಲಗೋಪಾಲನೇ ಈತ" ಎಂದು ಕಣ್ಣುಂಬ ನೋಡಿ 
ಅನಂದಪಡುವರು (೧9ರಂಗ. 30) : ಅವರೆಲ್ಲ ಮುಂಜವಿಮಣಿಗಳಾಗಿದ್ದರೂ 
ಯಾರ ತಲೆಯ ಮೇಲೂ ಚುಡಿಕೆ ಇದ್ದಿಲ್ಲ (ಕನಲು- ೩ಟಿ, 
[ ಸಂ. ಮೌಂಜೀ. / ತುಳು, ತಲು. ಮುಂಜಿ] 

ಮುಂಜಿಕೇಶ (ನಾ). ಎ ಮುಂಜಕೇಶಿ: " ವಿಷ್ಣುಃ. ಕೃಷ್ಣೇ: ಕೇಶವ; 
ಮುಂಜೆಕೇಶಃ . . | ವನಮಾಲೀ, ಗದಾಧರ; ಈ ಭಣ ನಾರಾಯಣನ 
ಪೆಸರ್‌” (ಜರಾಯು. ೩-೨೨) : “ಹರಿಶಾರಿ ವಿಷ್ಣು ನಾರಾಯಣಂ .., 
ಮುಕುಂದಂ ಮುಂಂಜಿಕೇಶ[ಕಾಕಾಂ- ಶಿ] . . . ನೋವಿಂದನಕ್ಕುಂ ಹ 
(ಹುಂ. ೬-೦೬); ನವಸ್ಮಶ್ರುಕಳಾಪಸಂಪ[ದ ಮದಾಳಿ) ಶ್ರೇಣಿತಂ 
ಮುಂಜಿಕೇಶನ ವಕ್ಕ್ರಾಂಬುಜಮೆಂಬಿನಂ ಸೊಗಯಿಕುಂ ವಾಸ್ಚೇವತಾಧಿಷ್ಮತಂ 


ನೋಟಕರ್ಕಳನಾ 


೪-60) ; 


೭೬೧೮೦ 


೩5. 


೩5 


(ನರನು, ೩-0೭). [p ಇದು 'ಮುಂಜಕೇಶಿ' ಎಂಬುದರ ಅಪಲಿಖತ] 


ಮುಂಜೆಜಿಂಗು 


ಮುಂಜಿಗಟ್ಟಿಸು (ಕ್ರಿ). ಉಪನಯನವನ್ನು ಮಾಡು: ಮುಂಜಿಯನ್ನು 


ಮಾಡು; : ಮುಂಜಿಗಟ್ಟಿಸಿದನಾ ಕುವರಂಗೆ ಸೌಂದರೇಂದ್ರೆ (ಸ%ಂಂಪ್ರ, 
೦೬-೬೫) [ಮುಂಜಿಗಟ್ಟು 4. ಇಸಾ] 
ಮುಂಜಿಗಟ್ಟು (ಕ್ರಿ). ನೊದೆಹುಲ್ಲಿನಿಂದ ಮಾಡಿದ ಉಡಿದಾರವನ್ನು 


ಕಟ್ಟು ; ಉಪನಯನವನ್ನು ಮಾಡು:  ಮುಂಜಿಗಟ್ಟುವ ಪ್ರಾಯ 

ಶಸ್ತೆದಿವಸದಾರನ ಕ್ಷತ್ರಮುಹೂರ್ತದೊಳ್‌ ಮುಂಜಿಬಂಧನ 
ಕ್ರಿಯೆಯಂ ಮಾಡಿದ ಬಬಕ್ಕೆ (ಕ್ಮರಾ- ೬೩-೨0) ; ಶಿವದೀಕ್ಷೆಯಿಲ್ಲದವನ 
ವೊಲೆನ್ನಂ ಮುುಂಜೆಗಟ್ಟುವ ಮನವಿದೆಂತಾಯ್ತಾಗ ನಿನಗವಿವೇಕಿಯಂದದಲಿ 
(ಕ್ಕಿ ೬-೪), [ಮುಂಜಿ 4. ಕಟ್ಟು] 

ಮುಂಜಿಬಂಧನಕ್ರಿಯೆ (ನಾ): ನೊದೆಹುಲ್ಲಿನಿಂದ ಮಾಡಿದ ಕಟಿ 
ಸೂತ್ರವನ್ನು ಕಟ್ಟುವಿಕೆ ಮತ್ತು ಆದಕ್ಕೆ ಸಂಬಂಧಿಸಿದ ಸಮಾರಂಭ: 


ಉಪನಯನ ; ಮುಂಂಜಿಗಟ್ಟುವ ಪ್ರಾಯಮಾದೊಡೆ ಪ್ರಶಸ್ತದಿವಸವಾರ 
ನಕ್ಷತ್ರ ಮುಹೂರ್ತದೊಲ್‌ ಮುಂಂಜಿಬಂಧನಕ್ರಿಯೆಯಂ [ಜಾಕಾಂ. 
ಮುಂಜಿಗಬದ್ಧನಕ್ರಿಯೆಗಳಂ] ಮಾಡಿದೆ ಬಚಿಕಿಕ್ಕೆ (ವಡ್ಮಾರಾ- ೭೩-೨೦), 
[< ಸಂ. ಮೌಂಜಿಬಂಧನಕ್ರಿಯಾ] 
ಮಂಜೆವಿ ` ಮುಂಜಿ ` ನೋ. 
ಮುಂಜಿವೆ * ಮುಂಜಿ ' ನೋ. 


ಮುಂಜಿಹುಲ್ಲು (ನಾ )- ಒಂದು ಬಗೆಯ ಹುಲ್ಲು: ನೊದೆಹುಲ್ಲು; 
ನೊಸೆಹುಲ್ಲು; ಮುಂಜಿಹುಲ್ಲು, ಹೊಡಕೆಹುಲ್ಲು (ಮೈ. ೬೬-0೩೬೭): 
ಬ್ರಹ್ಮವಿಚಾರವನ್ನು ಮಾಡುವವನು ಮುಂಂಜಿಹುಲ್ಲಿನ ನಡುವೆ ಇರುವ 
ಕಡ್ಡಿಯನ್ನು ವಿಂಗಡಿಸಿ ತೆಗೆಯುವ ಹಾಗೆ ವೇಹೇಂದ್ರಿಯಗಳ ಜಿಸೆಯಿಂದ 
ಆತ್ಮಸ್ಥರೂಪವನ್ನು ವಿಂಗಢಿಸುವನು (ಕೃವಾಜು. 60). 

[ಮುಂಜಿ 4 ಹುಲ್ಲು (ಎಪೆಲ್‌)] 

ಮುಂಜುಟ್ಟು (ನಾ). ಮುಂದಲೆಯ ಕೊದಲು ; ಮುಂಭಾಗದ ಶಿಖೆ,- 
ಮಂಡಿ: ವಾರಿಶಿಖ ತುಜುಬು ಮುಂಜುಟ್ಟು ನಡುವಣ ಶಿಖಯು 
ಚುರುಮಕುಟಂ (ಗುತ. ೩-೪೪; ಮೃತ್ಯು ಮುಂಜುಟ್ಟನು ಹಿಡಿದಿಹು 
ದೆಂಬಂತೆ ಮಾಳ್ಪುದು ಸತ್ಕಾರ್ಯಗಳನು (3032ರ. ೦೫೮-೬4). 

[ಮುಂ (ಎಮೆನ್‌) 4 ಜುಟ್ಟು) 

ಮುಂಜೂರ್‌, ಮುಂಜೂರು (ನಾ). ೧. ಮುಂಭಾಗದ ಛಾವಣಿ : 
ಮುನನ್‌-ಸೂರ*, ಮಮಿಂಜೂರ್‌ (ರಾಷಾಶಾ. ೬೬ ತ್ರಯೋ) ; ಮುಂಜೂರ೯ ; 
ಮುಂಂಜೆಜಂಗ್ಳು ; ತಣ್ಣೊಡರ್‌ (ಕುಡ. ೬೮ ಶ್ರಯೋ)- ವಿ. ಛಾವಣಿಯ 
ಮುಂಂಭಾಗ : ಸಂಬಳಿಗೋಲ ಮುಂಜೂರೊಳಗ್ಗೆ ಸಮಂತಿಟ್ಟು (ರಕ. 

ಮುಂಜೂರಂ: ೨. ಮುಂಜೂರ ಹಿದಿದುಕೊಂಡು 
ಹಿಂದೆ ಮನೆಯ ಸುಟ್ಟು ನಿರಂಜನ ಪರಮಸಿದ್ಧ ಗುಹೇಶ್ವರಲ್ಲಯ್ಮನು 
(6ರತ0- ೨೯೯-೦೩೦೫) ; ಗನ್ನದಿಂ ಬಜಗೋಪಮಂ ಶಾಳ್ಗು ರುಂಕಿಸುತೆ 
ಮುಂಜೂರ ಹುಲ್ಬನುರ್ಚುತ್ತೆ ಶಿವಧಾಯೆನುತೆ (ತರೆರೆ. ರೇ. ೦೬-೦೩). 

[ಮುಂ (ಸಮನ್ಸ್‌) 4 ಸೂರ್‌] 

ಮುಂಜೂರಿ (ನಾ). (ರಾಜನ) ವಸ್ತ್ರಾಲಂಕಾರದ ಮುಂಭಾಗದಲ್ಲಿ 
ಕಟ್ಟಿರುವ ಚೊರಿ: ಅವುಗಳಲ್ಲಿ ರಾಜರು ಧರಿಸುವ ಕಿರೀಟ, ಭುಜಕೀರ್ತಿ 
೬ ೬೬ ಕರ್ಣಕುಂಡಲ. ಮಂಜೂರಿ ಮುಂತಾದವುಗಳನ್ನೂ ಬಣ್ಣಿಸಿರುವರು 
(ಹುಟ್ಮಿಹೆ. 64): [ಮುಂ (-ಮುನ್ಶ್‌) 4 ಚೂರಿ] 

ಮುಂಜೂರು " ಮುಂಜೂರ್‌ ' ನೋ. 

ಮುಂಚೆ ` ಮುಂಜಿ ` ನೋ. 

ಮುಂಜೆರಗು ` ಮುಂಜೆಚಿಂಗು' ನೋ. 

ಮುಂಜೆಣಂಗು, ಮುಂಜೆರಗು, ಮುಂಜೆಆಗು. (ನಾ). (ಸೀರೆಯ ಅಥವಾ 


0-೬-04): 


ವಸ್ತ್ರದ) ಸೆರಗಿನ ತುದಿ.- ಮುಂಭಾಗ... ಅಂಚು : ಮುಂಜೂರ್‌; 


ಮಂಂಜೆಜಗು 


ಮುಂಜೆಜೆಂಗು ; ತಣ್ಮೊಡರ್‌ (ಶಶುರ: ೬6 ಶ್ರಯೋ) ; ಮುಂಜೂರ್‌. 
ಪೊಂಜುರಿಗೆ:, ಮಂಂಜೆಜಿಂಗು (ಕಣ್ಗಾಮು- 6 ಶ್ರಯೋ). ಮುಂಜೆರಗು ; 
ಕಡುಮೂರ್ಛೆಯಾಂತಿರಂವ ಕಾಂತನಂ ಮುಂಜೆರಗಿನಿದ ಬೀಸುತಲೊರ್ಪೆ 
ಸೈಪಿಡುವುದಂ ಕಂಡನು ($00೧. 3-೬-೪೭) ; ನೋಡಲಮ್ಮದೆ ಕಂಗಳಿಗೆ 
ಮರೆಮಾಡಿದರು ಮುಂಂಜಿರಗ ಸೆರಗನು (ಕಲ್ಶಾಕ- 36), ಮುಂಜೆಅಗು : 
ತಳರ್ನಡೆ ಮಂದ್ದುಮೊಗಂ ಫೊರಳ್ವ ಮುಂಚೆಜಗು ಕಿವುಲ್ತಿ ಪೀರ್ವ 
ಮೊಲೆ ವಟ್ಟಡಿಯೊಳ್ಟರಿದೋಡುವುಗಣಂ ನೆಲ ತನಗೊಪ್ಪವರ್ಭಕನನೊ 
ರ್ಮನನಾಂ ಪಡೆವಂದಮಾವುದೋ (ಸುಕುಶಾ ಲೋ) ; ಮದುವಕ್ಕಳ 
ರಂಜಿಪ ಮುಂಜೆಜಗೆರಡಂ ಭೂವಿವಿಜು ಗಂಟಿಕ್ಕಿಸಿದ ಸಮನಂತರದಲ್ಲಿ 
(ಉರಿ. 6-೬೪ 6): [ಮುಂ] (ಇ ಮುನ್‌) -. ಸೆಲಂಗು] 

ಮುಂಚೆಅಗು * ಮುಂಜೆಅಂಗು ` ನೋ. 

ಮುಂಜೋಗಿಲ್‌ (ನಾ).-ಉಟ್ಟ ವಸ್ತ್ರದ ಮುಂಭಾಗದಲ್ಲಿ ಚೀಲದಂತೆ 
ಮಾಡಿದ ಭಾಗ,- ಉದ ; ಮಡಿಲು : ಮಾಂಸೋತ್ಕರಮಂ 
ಪೊತ್ತೆಯ್ದೆ ತಮ್ಮುಳ್ಳುಡೆಯ ತೊವಲ ಮುಂಜೋಗಿನೊ ಲೊ ತೀವಿ 


ಕೊಂಡು. , , ನಡೆದರಾ ಕಾಡೊಳಂ ಬೇಡರಾ [ಗಳ್‌] (191463. 0೪-13): | 


[ಮಾಂ (< ಮನ್‌) 4 ಸೋಗಿಲ್‌ (ಆ. ಸೋಂಕಿಲ್‌)] 
ಮುಂಚೋಲಿ, ಮುಂಜೋಲೆ (ನಾ): ೧. ಮುಂದಕ್ಕೆ ವಾಲುವಿಕೆ : 
ಮುಂಭಾಗಕ್ಕೆ ಓರೆಯಾಗುವಿಕೆ : ಬಾಗುವಿಕೆ: ರಥವು ಓಡುವಾಗ 
ಮುಂಜೋಲಿ ಇರುತ್ತದೆ (ಮುಂಣಣ. 9-೬): ಗೋವೀದರಾಯರಿಗೆ 
ಯಾರೋ ಹಿಂದಿನಿಂದ ತಮ್ಮ ಕತ್ತು ಹಿಡಿದು ವಬ್ಬಿದ ಭಾವನೆಯಾಗಿ 
ಮುಂಜೋಲಿಯನ್ನು ತಡಿದು ನಿಲ್ಲುವಂತೆ ಗಕ್ಕನೇ ನಿಂತರು (ಕುಸಿತ. 004) - 
ಮುಂಜೋಲೆ : 2. ಚಾಂಚಲ್ಯ : . ಅಸ್ಥಿರತೆ: ಈ ಮುಂಜೋಲೆ 
ಹಿಂಜೋಲೆಯ ದೆಸೆಯಿಂದ ನಾನು ಬರೆವುದುದರೂ ಆಟಗೊಮ್ಮೆ ಸೋಣ 
ಕ್ಕೊಮ್ಮೆ (ಕಂಘಾಸಾ, ೦೨). 
ಮುಂಜೋಲಿಯನ್ನು ಹೊಡೆ ಎ ವಾಲು: ಬಾಗು ; ಈಗ ರಾಯರ 
ಮಾತಿನ ಒಲವೆ ವನಮೂಲಿಯ ಕಡೆಗೆ ಹೆಚ್ಚು ಮುಂಜೋಲಿಯನ್ನು 
ಹೊಡೆಯಿತು (ರರ್ಕುತೆ. 36). ಮುಂಜೋಲಿಯಾಗು -. ಮುಂದಾಗು ; 


೭೧೮೧ 


ಮುಂದುವರಿ ; ಪ್ರಗತಿಯನ್ನು ಸಾಧಿಸು : ' ಆ ಮಗುವೇ ಬುದ್ಧಿ- 
ಭಾವನೆಗಳಲ್ಲಿ ಸ್ವಲ್ಪ ವುಿಂಜೋಲಿಯಾಗಿತ್ತೊ ಅಥವಾ ಗೌರಿಯ ವಾತ್ಸಲ್ಯದ 
ಪಾಠಶಾಲೆ ಆ ಬುದ್ಧಿ ಭಾವನೆಗಳನ್ನು ಸ್ವಲ್ಪ ವಂುಂದಾಗಿ ಕುದುರಿಸಿತ್ತೊ. 
ಯಾರು ಬಲ್ಲರು (ಕರರ. 18: 46೬)- [ಮುಂ (< ಮುನ್‌); ಜೋಲ್ಕಿ) 

ಮುಂಜೋಲೆ ' ಮುಂಜೋಲಿ ' ನೋ. 

ಮುಂಡ್ಕ ' ಮುಂಡು, ' ನೋ. 

ಮುಂಡ್ನ (ಗು). ೧. ತಲೆಯನ್ನು ಮುಂಡನ ಮಾಡಿದ. ೨. ಎಲೆಗಳನ್ನು 
ಕತ್ತರಿಸಿದ... ಸವರಿದ. :೩. ಕೊಂಬಿಲ್ಲದ ; ಶೃಂಗದಿಲ್ಲದ. ೪. 
ಮೊಂಡಾದ ; ಹರಿತವಿಲ್ಲದ ; ಮೊನಚಿಲ್ಲದ. ೫. ಕ್ಷುದುವಾದ ; 
ಅಲ್ಪವಾದ. (ನಾ). ೬. ತಲೆಯಲ್ಲಿ ಕೂದಲಿಲ್ಲದವನು ; ಬೋಳು 
ತಲೆಯವನು : “ಮುಂಡ. ಮುಂಡಿತಃ- ೨ ತಲೇ ಮೇಲೆ ಕೂದಲು 
ಬೆಳೆಯದ ಬೋಳುತಲೆಯವನು” (ಸಿರ್ಯಾಂಶಿ- ೧೮೨); “ಬೋಟಿಂ-ಮಿಲ್ಟ್ವು 
ಮುಂಡಂ; ಒಂದೌಷಧಂ” (ಕುರ. ಶು. ೦). ಪ. ಮುಂಡನ 
ಮಾಡಿದ. ತಲೆಯವನು ; ಕ್ಷೌರ ಮಾಡಿದ ತಲೆಯವನು. ೮. 
ಕೊಂಬೆ, ರೆಂಬೆಗಳನ್ನು ಕತ್ತರಿಸಿದ ಮರದ ಕುಂಡ ; ಬೇರು ಮುಂಡ 
ಗಳು ಸಾಮಾನ್ಯವಾದ ಗಾಳಿಯ ಹೊಡೆತಕ್ಕೆ ಕದಲುವುದಿಲ್ಲ (ತೀವೆಜು. ೦೭೭), 
೯, ಮೊನಚಿಲ್ಲದ ಆಯುಧ ; ಮೊಂಡಾದ ಆಯುಧ : 'ಮೊನೆಯಿಲ್ಲದ. 
ಮುಂಡವ ಹಿಡಿದು ಇಜಾದಲ್ಲಿ ಘಾಯಕ್ಕೆ ಕುಚುಹುಂಟೈಸಳನ- ಕ, 17, ೩-೦೬)- 
೧೦. ಹಣೆ ; ನೆತ್ತಿ. ೧೧: ಕ್ಷೌರಿಕ; ನಾಯಿಂದ. ೧೨. ತಲೆ: 


49 


ಮುಂಡಕ 


ರುಂಡ: “ಮುಂಡ; .. . ಮೂರ್ಥಾ, ಈ ೮ ಮಂಡೆ" 
(ಜರಾಯು. 63-4೬9) : ಪಿಂಡವಿಲ್ಲದ, ಶ್ರಾವ್ವ ಮುಂಡವಿಲ್ಲಡ ದೆಹ ಹೆಂಡ 
ರಿಲ್ಲದನ ಮನೆವಾರ್ತೆ ಆನಗಂ ಬಂಡು ಕಾಣಯ್ಯೆ (ಸರಕ್ಕ. 0೬6,)- 
೧೩. ತಲೆಯಿಲ್ಲದ ದೇಹ : ಅಟ್ಟೆ : "ಕಬಂಧಃ. ರುಂಡ; _ ಈ ೨ 
'ಮುಂಡಂ” (ಶರಾಯು. ೦೦-೪): ಪಂಚಾಶಕ್ಕೋಟಿ _ ಭೂಮಂಡಲದ 
ನೊಂದು ತಲೆಯಿಲ್ಲದ ಮುಂಡ ನುಂಗಿತ್ತ ಕಂಡೆನು (ಕನಕ. ೪-೨0) ; ಕೆಡೆದ 
ಮುಂಡದ ಬಿಟ್ಟಿ ತಲೆಯ ಚೆಉದ ಕರುಳ... . ವಿಶ್ವಾಮಿತ್ರನು ಅಡವಿ 
ಯೊಳಗೆಯ್ದೆ (೫48. ೦೨-೬೪). ೧೪. ನ್ಯೂನಗೊಂಡ ಅವಯವವುಳ್ಳ 
ವನು; ಅಂಗಹೀನನಾದವನು ; ಭಂಡನೀತನು ಕಪಟವೇಷದ ತೊಂಡು 
ಕಾನು ಮೋಟಿಕೈಗಳ ಮುಂಡನು (014: ೩6-೨೩). ೧೫. ಔಷಧಿಗೆ 
ಬಳಸುವ ಒಂದು ಬಗೆಯ ಸುವಾಸೆನಾಸಸ್ಯ : “ಅಶುಶಕಃ--ಮಂಂಡ 
ರಾಜಾನ್ನ” (೬40.೫); “ಮುಂಡ -ಬೋಟ”  (ಓತಂ- ೦೬). 
೧೬. `ಒಂದು ಬಗೆಯ ಸಸ್ಕ : ಇಲಿಟು ಗಿಡ: “ಮುಂಡಂ--ಇಲಿ 
ವಾಲ” (೬46. 03೬). ೧೭. ರಾಹು. ೧೮. ಒಂದಂ ಬಗೆಯ ಲೋಪ: 
ಕಬ್ಬಿಣ: : “ಮುಂಡಂ-ಮುಂಡಲೋಹ" (tag: 0) OF. (ಭೊಮಿ 
ಯನ್ನು ಅಳೆಯುವ) ಒಂದಾಳು ಎತ್ತರದಷ್ಟು ಅಳತೆ : ಪುರುಷ 
ಪ್ರಮಾಣ : ಪುಲಿಗಿಲ ಕೆಲದೊಳ್‌ ಪನ್ನಗನಿಲಯಂ ಸಮನಿಸಿದೊಡದಜ 
ತೆಂಕಣದೆಸೆಯೊಳ್‌ : ಜಲಮಕ್ಕುಂ ಮುನ್ನೆಂ ಕಾಣಲಕ್ಕ್ಯುಮೊಮ್ಮುಂಡದನಿತ 
ಅಕೊಳ್‌ ಕಚ್ಛೈಪನಂ (ಕೋಕೋಶ- ೫-೨೨). ೨೦. ಒಂದು ನಾಡಿನ ಹೆಸರು: 
" ಮುಂಡರಾಷ್ಟ್ರ  ಪರಾ..೨೧. ಒಬ್ಬ ರಾಕ್ಷಸನ ಹೆಸರು. ೨೨, 
(ಅಕ್ಕಸಾಲೆ, ಕಮ್ಮಾರ ಮುಂತಾದವರು) ಲೋಹದ ವಸ್ತುಗಳನ್ನು 
ಇಟ್ಟು ಬಡಿಯಲು ಉಪಯೋಗಿಸುವ ಕಬ್ಬಿಣದ ಗಟ್ಟಿ ; ಅಡೆಗಲ್ಲು , 
“ಅಸ್ಕಡೆ ಮುಂಡಮಕ್ಕು”. (ಕೂಗೂ. ೧೦೩-೪೨೩. [ಗಣಿತ] 
“ಶಂಕು: ಗೋಪುರಾಕೃತಿ, ಮೊ. : ಸಮರೂಪದ ಫನಾ ಕೃತಿಯ 
ಮೇಲ್ಭಾಗವನ್ನು ಆಧಾರಕ್ಷೇತ್ರಕ್ಕೆ ಸಮಾನಾಂತರವಾಗಿ ಕತ್ತರಿಸಿ 
ಹಾಕಿ ಉಳಿದ ಭಾಗ. ಇಂತಹ ಕೆತ್ತರಿಕೆಯ ' ಎರಡು ಸಮಕ್ಷೇತ್ರಗಳ 
ಮಧ್ಯಭಾಗ” (೫೫೩೩೫: 3942) ಸೊಜೀಮೆಂಖಾಕೃತಿ ಅಥವಾ ೩ರ 
ಮಿಡ್ಡಿನ Cpyranid) ಮುಂಡ (Frustam)ದೆ . . ಘನಕ್ಕೆ ಈ 
ಸೊತ್ರವನ್ನು ಭಾಸ್ಕರನು ಕೊಟ್ಟಿದ್ದಾನೆ (43: ೨೪೮). 
ಮುಂಡ ಜೋಚಿಕೊಳ್ಳು' ಎ (ಆಲಂ) ಹಾಳಾಗು ; ನಾಶವಾಗು ; 
ಅಪ್ಪ ಮಾಡಿಧ ೨೦,೦೦೦ ರೂ. ಸಾಲಕ್ಕೆ ಅವನೇ ಮುಂಡ ಮೋಚ 
ಕೊಳ್ಳಲಿ '(ಕೃಕ್ಕಿ. ೨೬) ; ನೆಮ್ಮೆಲ್ಲರನ್ನೂ ಬಟ್ಟು ಸೀನಪ್ಪ ಮೈಸೂರಿಗೆ 
ಹೋಗಿ. ಮುಂಡ ಮೋಜಕೊಳ್ಳುವುದು ನನು ನೋಡದೆ ಇರುತ್ತೇನೆಯೇ. 
(60ಕೂ. ೪). ಮುಿಡಮೋಚು ಎ ಲ್ಲಿ, ಬ್ರಾಹ್ಮಣಸ್ತ್ರೀಯು ಗಂಡನನ್ನು 
ಕಳೆದುಕೊಂಡುದರ ಸಂಕೇತವಾಗಿ ತಲೆಯನ್ನು. ಬೋಳಿಸಿಕೊಂಡು 
ಸೆರಗಿನಿಂದ ಮುಸುಕನ್ನು ಹಾಕಿಕೊಳ್ಳು ಕ: (9), ವ. ಎ ಮುಂಡ 
ಮೋಚಿಕೊಳ್ಳು : ಈ ಪ್ರಕಾರದೊಳಾಸೆಜದೆ ತಾಂ ಮುಂಡ [500. 
ಡೆ] ಮೋಚವೆ ಹಾಂಗೆ ಅಜಚುವರೆ (ತಥ. ೩೬-1೩); ಮುಂಡಮೋಚಿದೆ 
ನಾನು ಇನ್ನಾರು ಗತಿಯೆನಗೆ ಪುಂಡರೀಕಾಕ್ಷ ನೀ ಪಾಲಸ್ಕೆ ತಂದೆ (ತರ. 
0-3-3). [ಸಂ.] 
ಮುಂಡಂಗಿ ' ಮುಂಡಿಗೆ, ' ನೋ. 
ಮುಂಡಕ (ನಾ). ೧. ಕೊಂಬೆಗಳನ್ನು ಕತ್ತರಿಸಿಹಾಕಿದ ಮರದ ಕಾಂಡ ; 
ಬೊಡ್ಡೆ. ೨. ನಂಯಿಂದ ; ಕ್ಷೌರಿಕ; ಹಜಾಮ. ೩, ತಲೆ; ಶಿರಸ್ಸು. 
೪. ತಲೆಗೊದಲನ್ನು ಬೋಳಿಸಿಕೊಂಡವನು ; ಮುಂಡನಮಾಡಿ 
'ಕೊಂಡವನಂ : ಮುಂಡಕರು,ಶ್ರಮಣಕರು. ಇಭ್ಯರು . . . ಇವರೊಡನೆ 
ಮಾಜುಕತೆಯಾಡುವಾಗ ಪೂಜ್ಯಗೌತಮನೊಡನೆ ಹೇಗೋ ಹಾಗೆ 


ಕಂ-- 


ಮುಂಡಕಲ್‌ 


(ಇಕ್ಕತು ಇ): ೫. ಅಥರ್ವವೇದವ ಒಂದು ಉಪನಿಷತ್ತು : 
ಶ್ರೀರುದ್ರ ಬೃಹದಾರಣ್ಯಕ ಮುದ್ಗಲ ಮುಂಡಕವೆಂಬವು 
ಮೊದಲಾದವೇ ಉಪನಿಷತ್ತುಗಳು (ಜೇ: ಇ). * ಮುಂಡಕೋಪ 
ನಿಷತ್ತು` ಪರಾ, [ಸಂ.] 

ಮುಂಡಕಲ್‌ (ನಾ) ಒಂದು ಊರಿನ ಹೆಸರು: ಕಾರ್ತಿಕಪೌರ್ಣಮಾ 


ಸ್ಯಾಂ ಪೈತಾಮರ್ಹಿ ಹಿರಣ್ಯಗರ್ಭಮಹೋತ್ಸವಸಮಯೇ 
ಗ್ರಾಮಸ್ಯ ಪಲ್ಲಿಅಗ್ರಾಮಸ್ಯಚ 


ಮುಣಕಲ್ಲು 
೬. ರಾಜಮಾನೇನದತ್ತಾ (46. ೩3, 


೬೭-೦೬; ಇಳೆಯ ಕತ). 'ಮಂಡಿಕಲ್‌' ಪರಾ. [ಮುಂಡ , ೬ ಕಲ್ಮ್‌] 
ಮುಂಡಕಾಲ (ನಾ) ಮೋಟುಕೈಗಳುಳ್ಳವನು ಮೋಟಕ್ಕಿಗಳೆ 
ದಂಡಗೊಡುತಂ '. .. ಮುಂಡಕಾ[ಣಣಂ- ಮುಂಡುಗಾ)ಅನು ದಸರಿ 
ದೇವನ ಬಳಿಎಡಿದು ಸಾರ್ದು (9೫. 46-06). [ಮುಂಡ್ಕ 4 -- ಕಾಜಿ] 


ಮುಂಡಕೋಪನಿಷತ್ತು (ನಾ). ಅಥರ್ವವೇದದಲ್ಲಿ ಪ್ರಸಿದ್ಧವಾದ 
ಒಂದು ಉಪನಿಷತ್ತು; p ಈ ಪತ್ತಿನ ಪವಿಶ್ರತಶ್ತ್ವಗಳನ್ನು 
ಯಾರು ಗ್ರಹಿಸುವರೋ ಅವರ ದೋಷಗಳೆಲ್ಲವೂ ಛೇದಿಸಲ್ಲ 
ಬಿಡುಗಡೆ ಹೊಂದುವರೆಂಬ ನಂಬಿಕೆಯಿದೆ : 
ಅಥರ್ವವೇದದ ಈ 


ಉಪನ; 


ೌೌನಕರಾಬಿಗೆ ಸೇರಿದೆ (ಭಾರರ- ೩೪). 

[ < ಸಂ. ಮುಂಡಕೋಪನಿಷದ್‌ ] 
ಮುಂಡಗಂಭ (ನಾ). ಮರದ ಕಾಂಡದಿಂದ ತಯಾರಿಸಿದ ಕಂಬ: 
ಮಕರತೋರಣದ ಬಹಿರ್ಭಾಗದುಭಯಪಾಶಣ್ವದೊಳಮೋಳವಡೆಯೆ ಸುರ 
ಕರೀಂದ್ರಮನೆ ಕಟ್ಟಲ್‌ ನಟ್ಟ ಪುರಿಜಾತದ ಮುಂಡಗಂಭುಗಳಂ 
ೀಲ್ಲೊಪ್ಲಿ ಸಾಹಣೌಫದೊಳ್‌ ನಿಚ್ಚಮೋಲಗಿಸುವ ಪಂಚಕಲ್ಕಾಣಂ 
ಗಳಂಮೆಂ ಕಟ್ಟು ವಾನೆಗಂಭಂಗಳುದುಂ. - - ನೋಡಿ (ಉಕ: ೩-೦೯ ಈ. 

[ ಮುಂಡ್ಕ 4 ಕಂಭ] 

ಮುಂಡಗಳ್ಳಿ, ಮಂಡಗಳ್ಳಿ, ಮುಂಡುಗಳ್ಳಿ, ಮೊಂಡಗಳ್ಳಿ, ಮೊಂಡು 
ಗಳ್ಳಿ (ನಾ). ಎಲೆಗಂಳ್ಲಿದ. ದಟ್ಟ ವಾದ ಮುಳ್ಳು] ಗಳುಳ್ಳ ಒಂದು 
ಬಗೆಯ ಕಳ್ಳಿಗಿಡ: “ದುಷಾವೃಕ್ಷಃ, ಸ್ನು ಹೀ ಈ ೨ ಮುಂಡಗಳ್ಳ ಸಿ 
(ಹರಡು. Na ಮಂಡಗಳ್ಳಿ : ಯವಕ್ಷಾರ. ಚಿತ್ರಮೂಲಂಗಳಂ 
ಮಂಡಗಳ್ಳಿಹಾಲಿಂದರೆದು ಎಣ್ಣೆಯಲ್ಲಿ ಕಾಯಿಸಿ ಮೊಳೆಗೆ ಲೇಪ: 
ಕರಗಿ ಹೋಗುವುದು (ಇನ್ನಿ. ೨೫೩) ; ದೊಡ ಸ್ನ ಬರದಲ್ಲಿ ಮೂರುವರ್ಷ 


ಮಳೆಯಿಲ್ಲ . ಆ ಸ ಎತ್ತಿಲ್ಲದೆ ಮಂಡಗಳ್ಳಿ ಎಳೆದು ಬಿತ್ತನೆ. 
ಮಾಡಿದರಂತೆ (ನನ. ೨೯೨) ಮುಂಡುಗಳ್ಳಿ : “ಮುಂಡುಗಳ್ಳಿ 
ಸ್ನುಹಿಯೆನಿಕ್ಕು? ತ 1೦-೩೪) ; ಎಕ್ಕೆಯ ಹುಲು. ಮುಂಡು 


ಗಳ್ಳಿಯ ಕೊನರು. ಕಹಿಸೋರೆಯ ಎಲೆ. ಹೊಂಗೆಯ ನಾರು ಇಪ್ಪನ: 

ಆಡಿನ ಮೂತ್ರದಿಂದ ಅರೆದು pe ಮಾಡಿಸಲು ಮೂಲವಾ, ಧಿಯಾ 
ಮೊಳೆ ಕರಗಿಹೋಗುವುದು (ಕೈತ್ಯಸಾ, 1. ೧೯೩) - ಮೊಂಡಗಳ್ಳಿ : 
ಮೊಂಡಗಳ್ಳಿಮೊಗರು, ಕಓಸೋರೆಯಲೆ, ಹೊಂಗೆನಾರು, ಕಳ್ಳಿಹಾಲು ಸಹ 
ಆಡಿನ ಮೂತ್ರದಿಂದರೆದು ಲೇಪವಂ ಮಾಡಿ ಮೊಳೆ ಕರಗಿಹೋಗುವುದು. 
(1ಳನ್ಕೆ ೨೯೩) - ಮೊಂಡುಗಳ್ಳಿ : 
(9 


ಬೇವಿನ ಕೊರಡು ಗರಿಕೆ ಮೊಂಡುಗಳ್ಳಿ 

ts ಮುಂಡ ( ಐ «ತಮಿ, ಮ: ಣ್ಚಕರ್ಮ 

= ಮು ಸಿ ಮುಳ್ಳಿನ ಪೊದೆ ) + ಕಳಿ] 

ಮುಂಡಜೀವಿತ (ನಾ). (ಒಡೆಯ: ಯನಿಗಾಗಿ) ನ್ನ ತಲೆಯನ್ನು ಮುಡಿಪಾ 
ಗಿಟ್ಟಿರುವ ಬದುಕು (?): ಬಿಟ್ಟಿದೇವ ಹೊಯ್ದ ಳಸಾಹಣಿ ಬಾಸಯನ 
ಕರೆದೊರೆಯೆ ಕ 'ಮೇಲಾಳಿರ್ಪ್ಟರ ಕೊಂದು ಕಾಲಾಳಿಪ್ಪ ರ್ಸರನಿಟಿದ್ರು 
ಜೋಳವಾಳಿಯ ನೆಜಕದ ಬಾಸಿ . . . ತಂನ ಜೀವಿತವಂ 
ವಾಗಿ ನಿಲಿಸಿದೆ (860. 0೬೪-೦೨- 

ಮುಂಡನ (ನಾ). ೧. ತಲೆಯನ 


avs). 


ಮುಂ)ಣ್ಮಜೀವಿತ 


; ೩117). [ಸಂ.] 
ಬೋಳಿಸುವಿಕೆ; ಕ್ಷೌರ: ವೆಪನ: 


ಮುಂಡಕೋಪನಿಹತ್ತು! 


ವಂ ಮಾಡೆ 


೭೧೮೨ 


10 


50 


38 


ಮೊಂಡಾಡು 


“ಕ್ಷೌರ ವಪನಂ ಮುಂಡನಮವಣಗೆ ಭದ್ರಾಕರಣಂ” (ನಸ್ಸುಕೋ-೦೦-೨೦); 


ಮುಂಡನ ಜಟ ಕೇಶದುರುಭತ್ತಿಸುಜ್ಞಾ ನವಿರತರೈತಂದು ಕಂಡರು 
ಗಾ 

ಭೈರವಾಂಕನುನ್ನ ತಿಖು (ಕಕ. ೪0). ೨. ತೀರ್ಥಯಾತ್ರೆ. 

ಲ ke 

ಸಂನ್ಯಾಸಸ್ಟ್ರೀಕುರ ಮುಂತಾದ ಪವಿತ್ರಸಂದರ್ಭಗಳಲ್ಲಿ ತಲೆ 


ಗೂದಲನ್ನು ತೆಗೆಸುವ ಒಂದು ವಿಧಿ: ಚಕ್ರಧರನ ಮುಂಡನವಾಯಿತು 
ಸಂಸ್ಕಾ ನವನ್ನು ಸ್ವೀಕರಿಸಿದನು (೪೯೫. ೬ಬ). ೩. ಗಂಡನನ್ನು ಕಳೆದು 
ಕೊಂಡೆ ಸ ಸಂಪ್ರದಾಯಸ್ಥ ಬ್ರಾಹ್ಮಣಸ್ತೀಯ ತಲೆಯನ್ನು ಬೋಳಿಸು 
ವಿಕೆ, - ಮ ಡಿಮಾಡುನಿಕೆ : ಮಗಳು ಮೆಂಂಡನಕಾರ್ಯವು ಅವರಿಗೆ 
ಅವಳ ವೈ ಸೈಧವ್ಯಕ್ಕಿಂತಲೂ ಕ್ರೂರವಾಗಿ ಕಂಡುಬಂದಿತ್ತು (ಶೇಘಂತ- ೦೪೦). 
ಮುಂಡನ ಮಾಡಿಸು ಎ ೧. ಸಂನ್ಯಾಸ ಸ್ವಿಕಾರ, ಉಪನಯನ 
ಮುಂತಾದ ವಿಧಿಗಳಿಗಾಗಿ ತಲೆಗೂದಲನ್ನು ತೆಗೆಸು ತಲೆಯನ್ನು 
ಮುಂಡನ ಮಾಡಿಸಿ . . . ಮೂರುಜನ ವಟುಗಳನ್ನೂ ಮೂರನೆಯ 
ಅಂತಸ್ತಿನ ಕೊಠಡಿಯಲ್ಲಿ ಮೂರು ದಿನಗಳವರೆಗೆ ಕೂಡಿಹಾಕೆದರು 
(೩0೦ರ. 11, 30; ಗಿಯು ತಲೆಯನ್ನು ಮುಂಡನ 
ಮಾಡಿಸಿಕೊಂಡು . ಧರಿಸಿ ಬರೀ ಮೈಯಲ್ಲಿದ್ದನು 
(as. ve, 30). ೨. ವೈಧಷ್ಯಸೂಚಕವಾಗಿ ಹೆಂಗಸು ತಲೆಯನ್ನು 
ನ ಕೊಳ್ಳು; ಮಡಿಯಾಗು : ಇವರಲ್ಲಿ ವಿಧವೆಯರು ಇತರ 
ಇವಿಧವೆಯರುತೆ ಮುಂಡನ ಮಾಡಿಸು: ನವುದಲ್ಲ (ಕಥಾಗೆ. 6೨). [ಸಂ.) 
ಸ (ನಾ). ಕಬ್ಬಿಣ: ಉಕ್ಕು; “ಮಮಿಂಡಾಯಸಂ ಮುಂಡ 
ಪಾಷಾಣ” (೬4ಂ- ೦೨೬). [ ಸಂ. H 
ಮುಂಡಮೊಲಕ (ನಾ). (2): ಆನಂದಿನಾ ಭವದಲ್ಲಿ ಹಸೆದುನಮಂ 
ಮಾಡಲೊಲ್ಲದೇ ಇವಳೆನ್ನ ಬದುಕ ಬಿಡಳೆಂದೆಂಬ ಮುಂಡಮೊಅಕಿಯವಿದೇಕ 
ತನಮಲ್ಲವೇ (ಸಮ್ಮ! ಕ. ೩-10) - [? ಮೊಣ) 
ಮುಂಡಮೋಪಿ (ನಾ). ಗಂಡನನ್ನು ಕಳೆದುಕೊಂಡು ತಲೆಗೂದಲನ್ನು 
ತೆಗೆಸಿರುವವಳು; ಮಡಿಹೆಂಗಸು : ವಿಧವೆಯರನ್ನು ಕುರಿತು ಹೇಳುವಾಗ 
ಕೆಲವರು ಆಗೌರವದಿಂದೆ ಮುಂಡಮೋಪಿ ಎಂದು ಹೇಳುವುದುಂಟು (ರೂಂ). 
[ದೇ,8 ತಮಿ. ಮುಣ್ಟೈಮೋಶ್ಟಿ ; ತೆಲು. ಮುಂಡಮೋಖ] 
ಮುಂಡರಾಷ್ಟ್ರ (ನಾ). ಒಂದು ನಾಡಿನ ಹೆಸರು: ಧರ್ಮ್ಮಯುವ 
ಮಹಾರಾಜ (ಬ ಸ್ಯ) ಶ್ರೀವಿಕ್ಟುಗೋಪನಮ್ನ ಣೋ ವಚನೇನ ಮುಣ್ಣ 
ರಾಷ್ಟ್ರೇ ಉರುವುಪಲ್ಲಿಯೇ ಗ್ರಾಮೇ ಯಕಾಃ(ಕಾ) ವಕ್ತವ್ಯುಃ (ಇ ೪, 
3೧-೦೭ ; ರನೆಯ ಕತ). [ಸಂ] 
ಮುಂಡಲೋಹ (ನಾ) ಕಬ್ಬಿಣ; ಉಕ್ಕು: “ಕೃಷ್ಣಲೋಹಂ -. 
ಕಬ್ಬುನ. ಅಯಸ್ಕಾಂತ. ಮಂಂಡಲೋಹ” (೬40. ೩0). [ಸಂ. 
ಮುಂಡಾ (ನಾ). ದ್ರಾ ವಗ್ಗ ಸೇರಿದ ಭಾರತದ ಮೂಲನಿವಾಸಿ 
ಗಳಲ್ಲಿಯ ಒಂದು ಜನಾಂಗ ಮತ್ತು ಅವರ ಭಾಷೆ ; ಆರ್ಯರು 
ಇನೆ ಬರುವ ಮುನ್ನ ನ್ನ್ನ ಇದ್ದೆ ಜನಾಂಗ ಮುಂಡಾಭಾಷೆಯನ್ನು ಆಡುತ್ತಿ, ದ್ದಿರ 
ನದು (ಬ್ರಾಂಎ. 0. 
ಮಂಂಡಾಟ (ನಾ). ಮುದ್ದಾಡುವಿಕೆ; ಪ್ರೀತಿಸುವಿಕೆ ; ಲಲ್ಲೆಗೆರೆಯು 
ವಿಕೆ: ಮುತ್ತಿನ ಬೊಟ್ಟಿನ ನೊಸಲೊಳು ನವರಸ. 
ಕಲೆಯೋ ಅದಟಸೊತ್ತಿನ ನಾಮಾಂಕಿತವೋ (ನಗೂ. 0೬೯-600) ; 
ನೋಟವೆಲ್ಲಂ ಶಂಭುವನೆ. ನೋಡುವಿರವು ಮುಂಡಾಟವೆಲ್ಲಾ ಶಂಕರನ ಭಜನೆ 
(ಇದಲ ೯-೧೭). 'ಮುದ್ದುಟ' ಪರಾ. [ ಆ ಮುಂಡುಡು ] 
ಮುಂಡಾಡು (ಕ್ರಿ )- ೧. ಮುದಾ ಡು ; ಪ್ರೀತಿಸು; ಲಾಲಿಸು; 
ಮುದ್ದುಗೆರೆ : ಕುಂತಿಯೊಡನೆ ಮತ್ರ ದ್ರರಾಜನ ಮಗಳೆ ಶಲ್ಕ ನೊಡವುಟ್ಟಿದ 
ಮಾದ್ರಿ ್ರಯುಮನೊಂದೆ ಪಸೆಯೊಳರಿಸಿ ಗಾಂಗೇಯಂ ವಿಧಾತ್ರಂ ಮಂಂಡಾಡು 
ವಂತೆ ತಾಂ ಮಮುವೆಯಂ ಮಾಡಿ (ಕುಪಾ. ಕೆೊಂಡಾಡುಗೆ 


ಆ ಮಹಾ 


- - ವಿಭೂತಿಯನ್ನು 


ಮುಂಡಾಟದ 


0-00೬ ಪ); 


ಮುಂಡಾಸೆ 


ಕಲ್ರೋದುಗೆ ಮುಂಡಾಡುಗೆ ಮುದ್ದಿಸುಗೆ 'ಮರಲ್ಪಪ್ಪುಗೆ ಕೈಕೊಂಡೀ 
ಕಾವ್ಯಮನಗಜೆಯ ಗಂಡನಲಂಪಿಂದೆ ಹಂಪೆಯ ವಿರೂಪಾಕ್ಷಂ (೧06, 0-00); 
ಕುಲಮಂಂ ವರ್ಧಿಪ ಕಂದನಂ ಪಡೆದು... . ಮುಂಡಾಡಿಯುಂ ಮುದ್ದಿ 
ಸಿಯಂ . . , ಮೆನದ ಬೇಸಅಂ ಕಳೆವೊಂದು ಸೈಪೆನ್ನೊಳೆಂದಿಂಗಾಡಪೆದೋ 
(ಕಾಶುಕ್ಯ- ೦8-೦). ೨. ಚುಂಬಿಸು; ಮುತ್ತಿಡು: ಮದನಂ ತನ್ನಧಿ 
ದೈವದಾಕೃತಿಯನೊಲ್ಹಾರಾಧಿಸಲೈಂದು ಚಿತ್ರದ ರೂಪಂ ಬರೆದಂಜೆ ಮತ್ತೆ 
ರತಿ ತತ್ಸೌಂದರ್ಯಮಂ ಕಂಡು ಮೋಪದಗುರ್ಬಿಂದಸುವೊಯ್ಸಳಾದೊಡದ 
ಆಅೌಂದಾಂ ರೂಪುಗೆಟ್ಟಿಪ್ರೆನೆಂದಿದನುರ್ವೀತಳದೊಳ ಪ್ರತಿಷ್ಠಿಸಿದನೆಂದಾ 
ಕಾಂತೆ ಮುಂಡಾಡಿದೆಳ್‌ (ರಕಕು- 00-89); ಕಾಮಿನಿಯೆ ಕಡುನೊಂದೆರಾ 
ಮುಖತಾಮರಸವನು ತೋಜು ತೋಣಕಿನುತಾ ಮುನೀತ್ವರನಪ್ಪಿ ಮುಂಡಾ 
ಡಿದನು ನಿಜಸತಿಯ (ಣಂ. ೪-೦೪); ನೀಅನ ಮೊಗದೊಳು ಮೊಗವಿಟ್ಟು 
ಮುಂಡಾಡಿ ಮಾಜ್‌ದ ಚೆಂದುಟಿರಸವ ಹೀರಿ ಹಿಪ್ಪೆಯ ಮಾಡಿದಲ್ಲದೆನ್ನಯ 
ಜಿಹ್ವೆ ಮೇರೆಗೆ ನಲದೆಲೆ ಕಳದ (ಕಂನಂ. ೯-0): ೩. (ಪ್ರೀತಿಯಿಂದ) 
ನೇವರಿಸಂ; ಮುಟ್ಟು; ಸೋಕು : ತುಂಗಸ್ತನಂ ಮಂಜರಿಯೊಳ್ಳ 
ಮುಂಡಾಡೆ. ಕಣ್ಗಳ್ಳೆರಸೆ ಕುಸುಮದೊಳೀ - ಪೂಗೊಯ್ದಳೊರ್ವಳ೯ 
(ರಾರ. 0-೬೦); ಮುಗಿಲಂ ಮುಂಡುಡುವಂತಿರುದ್ದಮಾದ ಪಲತೆಜದ 
ಕುಟ್ಭುಪಿನೆ ಮಿಳಿರ್ವ ಪಟಿಗೆಗಳ ಗಾಳಿ ಗಾಳಿವಟ್ಟೆಯೊಳ್‌ ನಡೆವ ಪಗಲೊ 
ಡೆಯನ ಕುದುರೆಯ ಸೇದೆಯಂ ಪಿಂಗಿಸೆಯುಂ (ಕ್ಯಾ. ೨66); ಪ್ರಳೆಯದಲಿ 
ಸಾಗರದ ತೆರೆ ಮುಂಡಾಡಿದವು ಸುಗರದ ತೆರೆಯಲ ಸಕಲ ಜಲಧಿಗಳೇಕ 
ರೂಪದಲಿ ಧರೆಯ ಮುಳುಗಿಸಿ ಮೇಲೆಮೇಲುಬ ರಿಸಿ ೬ ೬ * ನೀರೇಜತಗ್ಗದ 
ಸೆತ್ಯಲೋಕದಲಿ (ಕುಠ್ಮಾಳ- ೦೯-೧೪). ' ಮುದ್ದಾ! ಡು' ಪರಾ. 
[ಮುದ್ದು -- ಆಡ್ಕು] 

ಮುಂಡಾಸ 'ಮುಂಡಾಸು' ನೋ. 

ಮುಂಡಾಸನ (ನಾ). ೧. ತಲೆಕೆಳಗಾಗಿರುವಿಕೆ ; ತಲೆ ಕೆಳಗಾಗಿರುವ 
ಸ್ಥಿತಿ ; ಇಳುಹಿದನು ಬಲುಗುಳವ ಖಂಡಿಸಿ ಕಳಚಿದನು ಮೊಗರಂಬವನು. 
೬೬ ಛತ್ರ ಚಮರುವಳಿಯ ಸಿಳಿದು ಬಿಸುಟನಾ ಗಜತಿಲಕ ಮುಂಡಾಸನದ 
ಲಿರ್ಡುದು (ಕುತ್ಮಾರ್ರೋ- ೩3೨). ೨. [ನಾಟ್ಕ] ಒಂದು ಬಗೆಯ 
ಭಂಗಿ : ಮತ್ತಂ ದಿಂಡು ಮುಂಡಾಸನಂ ವಪ್ಪಸರಣ . , - ಲಂಕಾದಹನ 
ಮೆಂಬ ೦ ತೆಜದ ಕರಣಂಗಳಿಂ ವಿಚಿತ್ರಮಪ್ಪೆ ಚಿತ್ರವಿದ್ಯೆಯಿಂ ಲಾಸ್ಕ 
ತಾಂಡವಮೆಂಬೆರಡುಂತೆಆದ ನೃತ್ಮಭೇದದಿಂದಾಡಿ (ರರ್ಮಶ. ೨-೨೬ ವ): 
೩. [ಯೋಗ] ಕುಳಿತುಕೊಳ್ಳುವ ಒಂದು ನಿರ್ದಿಷ್ಟಭಂಗಿ- [೫9.7 

ಮುಂಡಾಸು, ಮುಂಡಾಸ (ನಾ). ತಲೆಯುಡುಗೆ : ರುಮಾಲು : ಪೇಟ: 
ಹರಿಕರುಣವೆ ಅಂಗಿ ಗುರುಕರುಣ ಮುಂಡಾಸು ಹರಿದಾಸರ ದಯವೆಂಬೊ 
ವಲ್ಲಿ (ಕರರ. ೨-೦೩-0); ಪಟ್ಟೆಯ ಹಚ್ಚಡ ಧೋತ್ರ ಮುಂಡಾಸನು ಕೊಟ್ಟು 
(ಗೋಮುಲ್ಲ- ೦೩-೦೪); ತಲೆಗೆ ಚೌಕುಳಿಬಟ್ಟೆಯ, ಮುಂಡಾಸು ಸುತ್ತಿದ್ದವ 
ಗ್ರಾಮದ ಹಿರಿಯ ಗೌಡನಿರಬೇಕು (ಹಸ್ಕಾರ. 6೩). ಮುಂಜಾಸ: ಶಿವ... 


ಮಾಸಿದಂಗದಿ ಮಲಿನದಂಗಿ ಮಂಂಡಾಸದಿಂದಾ ಸುಮಂದಿರದ ಪೊಜಬಾಗಿ | ' 


ಲೊಳು ಏಂದು (ಕ್ರೌಕ- ೬-3೨); ಹರಿಗೆಗಳನು ಖಂಡಿಸಿ ಬೆನ್ನೊಳಗಿಹ 
ಶರಕಸಗಳ `ಹುಡಿಮಾಡಿ ಸಿರದ ಮುಂಡುಸವ ಸೀಳ್ವಕ್ಕಿ ದಗಲೆಯ ಪರಿಪಾಟ 
ಮಾಡಿದರಾಗ (1640 08-54) ಸೀರೆ, ಜರತಾರಿ, ಕಿವಿಯಿಂದ ಕಾಲ್ಫೆರಳಿನ 
ತನಕವೂ ಚಿನ್ನಾಭರಣ, ಮಂಂಡಾಸೆ. ಬಾಸಿಗ. ಅಕ್ಷತೆ ಇವೆಲ್ಲವೂ ಮಂಟವದಲ್ಲಿ 
ಹಬ್ಬುವ ಹೊಗೆಯಿಂವಾಗಿ ಒಂದು ಹುಣಿಸೆಯ ಕೊರಡಿಗೂ ಚಂದವನ್ನು 
ಪ್ರೇರಿಸುತ್ತಿರಬೇಕು . (ಮೂಳಕಕ್ಕಿ- ೧೧೨) [ಹಿಂ ಮುಂಡಾಸಾ; ಮರಾ. 
ಮುಂಡಾಸೇ, ಮುಂಢಾಸೇ,/ತುಳು. ಮುಂಡಾಸೇ] 

ಮುಂಡ, (ನಿಂ). ೧- ಬೋಳಿಸಿದುದು : ಬೋಳಾದುದು. ೨. ರೆಂಬೆ 
ಗಳನ್ನು ಸವರಿದ ಮರ, ಬೋಳುಮರ. ೩. ಕೊಂಬಿಲ್ಲದುದು : 


೭೧೮೩ 


25 


ಟಂ 


ಮುಂಡಿಗ್ಮೆ 


ಶೃಂಗವಿಲ್ಲದುದು ೭ ಈ ಸುರಕಾಂತೆಯಂ ಮಹಾವೇೆಗದೆ ಕೊಂಡುವೋಗಿ 
ಬಳಿಕಂ ವರಮುಂಡಿ [೫೫- ಮಂಡೆ]ಯ ಗೋವು ಕೊಂದು ಸಂತ್ಯಾಗಿಸಿ 
ಬಿಟ್ಟು ಕೋಮಟಿಗನಂ ಸಲೆ ತರ್ಪದು ತಳ್ವಜಾದೊಡಂ (ಶಾಣಸ್ಕ- 
೪. ಕ್ಷೌರಿಕ ; ನಾಯಿಂದ : ಹಜಾಮ : “ಕ್ಷುರಿ ಮುಂಡಿ 
ನಾಪಿತಂ” (ನಗ್ತ ಕೋ. ೬-೫). ೫. ಒಂದು ಬಗೆಯ ಸಸ್ಯ; ಬೋಳ: 
“ಬೋಬತರ ಮಂಡಿ” (ಕಮರ. ಕ. ಶು. 0; ತಾನಿದೊ ಮುಂಡಿಯು 
ಮೇಲಕೆದ್ದಿಹುದು ಮಾನಿತೆ ಮೂಲಂಗಿ ಮಾಸೆದಂತಿಹುದು (80೦3. 3೪), 
೬. ತಲೆಯನ್ನು ಬೋಳಿಸಿಕೊಂಡೆವನು ; ಸಂನ್ಯಾಸಿ: ಯತಿ 
ಯಶೋಧರಕುಮಾರಂ 'ಯಸಿಪುತ್ರನಪ್ಪದಜಾಂದಾಶನ 
ಮೈಳದಿಂ ಮುಂಡಿಯ ವಂಶಜನೆಯೆಂದು 


3-೯-0). 


ಮೈದಡುನರ್‌ 

'ಕುಮಾರನೊಡನೆ ನಗುವುದ 
ಅಂದದುವೆ ಪ್ರಸಿದ್ಧಮಾಗಿ ಮುಂಡಿಯ ವಂಶಮಾದುದು ರರಮ್ಕ 
90-089)- ಪಿ. ತುದಿಗಳಲ್ಲಿ ಲೋಹದ ಅಣಸುಗಳಿಲ್ಲದ ಒನಕೆ : 
(6)- [ಸೊ. ಮಂಡನ್‌] 

ಮುಂಡಿ, 'ಮುಂಡಿಗೈೆ' ನೋ. 

ಮುಂಡ್ಮಿ (ನಾ)- ೧. ಜಮಿನಿನ ಒಂದು ಭುಗ : ಮಡಿ. (?): ಹೊಲದ 
ಇನ್ನೊಂದು ಮುಂಡಿಯಲ್ಲಿದ್ದೆ ಬೇಸಾಯ ಇವನ ಕಣ್ಣಿಗೆ ಬಿತ್ತು . . - 
ತಿರುಗಿ ಇವನಿರುವ ಮುಂಡಿಗೆ ಬರುವವರೆಗೂ ಇವನು ಏನು ಮಾಡಬೇಕು ? 
(ತುತೂ, €೬)-೨. (7): ತನ್ನೆ ಕೀರ್ತ್ತಿಯಂ ನಿಟಸಿದಳೆ ಭಾರಂಗಿಯೂರ್ಗ್ಗೆ 
ಮುಣ್ಣಿ ಜೀರ್ವ್ವರ ಜೋಳಂ ತನ್ನೂರ ನನ್ನಗೆಜಿ್‌ಯ 3 »ಗೆಗೊಟ್ಟಂ 
(ಎಳೆ. ¥I (3). ಶಿಕಾಂ. ೩೩6-2೨) 902). £2?) 

ಮುಂಡಿಗೆ, (ನಾ). ಕಟ್ಟು : ಕಂತೆ ; ಪಿಂಡಿ: ಕಟ್ಟುವರ್ಧಿಟಕೆಯ ನೀ 
ಯೊಳಗೆ ಕೈಗಟ್ಟುವರ್ಕಂಕಣಗಳನು ಕಟ್ಟುವರ್ಧಮ್ಮಿಲ್ಲವೆಲೆಯ ಮುಂಡಿಗೆ 
ಯನು ಕಬ್ಬು ಕಂಚ್ಚೆಂಬುದಲ್ಲಿಲ್ಲ (ಕೋತತ. ೨-೨೩). 

ಮುಂಡಿಗೆ (ನಾ). ೧. ಶೆಂಬೆಗಳಿಲ್ಲದ ಮರದ ಬುಡ ; ಕಾಂಡ ; ಬಲವ 
ಪದಘಟ್ಟಣೆಗೆ ಹೆಮ್ಮರನುಲಿದು ಬಿದ್ದುವು . . : ಮುಂಡಿಗೆ ಮುನುಡಿ. 
ನೆಲಕೊಣಗಿದವು ಮಿಜುಗುವ ಸಾಗವಲ್ಲಿಗಳು (ಕುನ್ಮಾ- 66-4೭); ಎಲೆವಳ್ಳಿ 
ಮುಂಡಿಗೆಗಳನಡರಿದುವು (ಮೋತತ: ೨೪-೫). ೨. ಮರದ ದೊಡ್ಡ 
ತುಂಡು,- ದಿಮ್ಮಿ; ತೊಲೆ : “ಮಂಂಡಿಗೆ-ಮಖಂಡಕ-ಕಂಬ. ತೊಲೆ” 
(ತದ್ಮಳೋ- ೩೬); ಹಾರೆ ಮುಂಡಿಗೆಗಳುಡಿದು ಮದಗಜಂ ಕೆಡೆದವಲ್ಲದೆ. 
ಶೆದಂದೆಗೆಯದು (ಸೋಮಃ. 9-೩೨); ಆನೆ - . . ದೊಡ್ಡದೊಡ್ಡ ಮುಂಡಿಗೆ 
ಗಳನ್ನು ಒಮ್ಮೆಲೆ .ಎತ್ತಿ ಇಡುತ್ತದೆ! (ಕಠಥು. ೪-೬). ೩. ಮರದ 
ಕಂಬ,--ಸ್ತ೦ಭ : ನಂಜಿನ ಭೂಮಿಯ ಮೇಲೆ ... ಮೆಂಜುಳೆದ 
ಮೂಜಂಗದ ಮುಂಡಿಗೆಯ ನಟ್ಟು . . . ಐಜಿಸಿದೆ ಗಳು ಚಿತ್ತಶುದ್ಧ 
ಮೆಬ ಮೂಗುತಿ ಕೋಲಿನಲ್ಲಿ ನೀದಿತ್ತು (4೪6, 1: 0೬-30); ಹೆಬ್ಬಾ 
ಗಿಲ ಒಂದೊಂದು ಮುಂಡಿಗೆಯೇ ಐತಾಳರ ಜಬರದಸ್ತನ್ನು  ಸಾರುವಂತಿತ್ತು 
(6ತಶೊ 38); ಅವರ ಮನೆಯ ಜಗಲಿಯ ದೊಡ್ಡ ದೊಡ್ಡ ಮುಂಡಿಗೆಗಳೇ 
ಚಿತ್ರಕರ್ಮೆದಲ್ಲಿ ಆ ಕಲ್ಲುಕಂಭಗಳಿಗಿಂತಲೂ ಮೇಶಿಮಟ್ಟದ್ದಾಗಿದ್ದುವು 
(ತುರಕು- 50), ೪: (ಕುದುರೆಗಳನ್ನು ಕಟ್ಟುವ) ಮರದ ಗೂಟ : 
“ಗೂಂಟಂ ಶಂಕುಮರಯ್ಕೆ ಮುಂಡಿಗೆ ಸ್ಮುಣುವೆಂದೆನಿಸಿಕ್ಕೆ” (ಮಗಂ 


8-08);: ಖುರಮಣಿಕೆಯೊರ್ಗ ಕಾಲನಿಕ್ಕಿ ಮಂದುರದ ಮುಂಡಿಗೆಯಂ 
ಮಲಗಿ ಕಾತುಕಂಚೆರನು ಕೇಯೂರಕನನಿಂತೆಂದಂ (ಕಾದಂಉ: ೦೬); 
ಕೃಠುನು ಸುತ್ತಿ ಸುಡೆ ಮುಮಿರಿಮಂ ಮುಂದಿಗೆಯಂ 


ಂಜ್‌ದಾಗಳೇಂ ಬಿಸಿಲ್ಲುದುರೆಗಳಂದದಿಂ ಕುದುರಿಗಳ್‌ ಪಲವುಂ ದೆಸೆಬಿದ್ದ 
ಮಾದುವೋ (ತಂಕಾವತಿ, 00-039); ಬಲ್ಲೆ ಚ್ಚಿನ ಮುಂಡಿಗೆಯಂ ಮುರದು 
ವಿಸಟಂಬರಿದ ಸೂಕಳಂಶ್ವಂಗಳನಂಕಣಿಯಂ " ಬಗೆಯದೆ. ಮುಂಕೊಂಡು 
ಶಂಕಿಸದೇಟಿ್‌ (ಉ೩ಕೇ. ೬-೧೦ ಈ): [ಆ ಸಂ. ಮುಂಡಕ] 


ಮುಂಡಿಗೆ 


ಮುಂಡಿಗೆ, ಮುಂಡ್ಮಿ. ಮುಂಡ್ಕು- ಮುಡಿಗೆ (ನಾ). 0. ಸವಾಲು; 
ಸಮಸ್ಯೆ; ಉತ್ತರಗುಡುವವರಿಗೆ ಇಕಣ್ಯವೆ ಮುಂಡಿಗೆಯ ಎತ್ತುವರುಳ್ಳರೆ 
ತೋಟುರೈ (662ಾರ-೬-3): ಜಗಕ್ಕೆ ಇಕ್ಕಿದೆ ಮಂಂಡಿಗೆಯನೆತ್ತಿಕೊಳ್ಳಿ 
ಕೂಡಲ ಸಂಗಯ್ಯ್ಮನೊಬ್ಬನೇ ದೈವವೆಂದು (ಸನ. ೬೫); ಇಕ್ಕಿದೆನು 
ಮುಂಡಿಗೆಯ ದಿಕ್ಕು ದಿಕ್ಕಿನೊಳಗೆ ಆಖಂಡೇಶ್ವರನೆ: ಮುಕ್ಕಣ್ಣ ಪರಶಿವನೇ 
ಫನಘನವೆಂದು (ಬಕ. ೨೨:೬೮). ೨. “ವಿಶೇಷಾತ್ಮಾನುಭವವನ್ನು 
ವಿಶಿಷ್ಟವಾದ ಒಗಟದ ರೀತಿಯಲ್ಲಿ ಹೇಳುವದು”' (ಸಾಹಿ. 111, ತೆ); 
ಶರೀಫರ ಕಾವ್ಯಗಳಿಗೆಯಲ್ಲಿ ಇಂತಹ ಬಿಡಿಸಲಾರದ ಮುಂಡಿಗೆಗಳು ಸಿಗುವವು 
(06: ೩೫); ಕನಕನ ಮುಂಡಿಗೆಯೆಂಬ ಹೆಸರಿನ ಹಾಡುಗಳು ಬೆಡಗಿನ 
ವಚನಗಳೆಂತೆ ಸಂಕೇತ ಬಲ್ಲವರಿಗೆ ಗಮ್ಮ, , ಉಳಿದದರಿಗೆ ಗೂಢವಾಗಿ 
ಬಿಡುತ್ತವೆ (1೫5: 3೫). ೩. ತಲೆಯ ಮೇಲೆ ಧರಿಸುವ ವಸ್ತ್ರ; 


ಶಿರೋವಸ್ಟ್ರ : ಮುಂಡಿಗೆ: ಮತ್ತು ಮುಚಿಗೆಗಳು ಮೊದಲು ಶಿರೋಪಸ್ತ್ರ 
ವನ್ನು ಸೂಚಿಸುತ್ತಿದ್ದು ಕ್ರಮೇಣ "ಸವಾಲು" ಎಂಬ ಅರ್ಥವನ್ನು ಪಡಮವು 
(63444. ೦೦೪). ಮುಂಡ್ಡಿ : ೨. ಕೆಲವು ಸಿದ್ಧಾಂತಗಳನ್ನು 'ಮುಂಡಿ' 
ಗಳಂತೆ ಅರ್ಥವರಿಯದೆ ಜೀವನದಲಿ ಸ್ಟಿ ಸ್ವೀಕರಿಸಿ, ಅದರಂತೆ ನಡೆಯುವವರೂ 

* ಮೂರ್ಬರೆಂದು ಆಗ ನಾ: ಸಪ್ರಮಾಣವಾಗ ಸಿದ್ಧಪಡಿಸಿದೆವು 
(8ನರಾ. 111, ಶ್ರಸ್ಟಾನತೆ), ೪. (?) : ಮುಂಡಿಗೆ ಮುಂಡಿ ಕಟ್ಟಿಕೊಂಡ 


ರುಂಡ೦ಿಗೇಕೆ ಗುರುಪರಭಕ್ತಿ (ರೇಡಾರ. ೩೭-೭೦). ಮುಂಡ್ಕು ; 
೪. ಮಿಂಡಾಟಮಾಗಿ ಮೆಚ್ಚಿದ ರಂಡೆಯರೊಳ್ಳೆರೆದು. ವಿಕೃತಿವೇಷದೆ. 


ಜಗಮಂ ಕಂಡ ಜ್ಞಾನಿಯೆನೆಂಬನ ಮುಂಡಿಂಗೊಳಗಾಗದಿಪ್ಪವಂ ಸತ್ತುರುಷಂ 
(ಕುತ. 01-೬6): ಮುಡಿಗೆ: ೧. ಇಕ್ಕಿದೆ ಶ್ರುತಿನಿಚಯ ಮುಡಿಗೆಯ 
ನಿಕ್ಕಿದೆಂ ಶಾಸ್ತ್ರಾದಿ ಮುಡಿಗೆಯನಿಕ್ಕಿದೆಂ ಶೈವಾಗಮಾದಿಯ ಫಾಕ್ಯಮುಡಿಗೆ 
ಯಿವಂ ಚಿಕ್ಕನೆತ್ತವೊ ನಿನ್ನ ದೈವಂ (೫ನ೦ತ- ೯-033); ಮುಡಿಗೆಯಂ 
ಹಾಯ್ಕಿದೇಂ ಬಂದಂಜದೆನ್ನೊಳಗೆ ನುಡಿಯಲೂರ್ಪವರುಂಟಿ (ಎಕ್ಕತ್ಯ 
ಮುಂಗುರಿರುಯನೂಡ್ಡಿದ. ಮುಡಿಗೆ ಬಾಡುರಖಾನನ 
ಕೊರಳಿಗುರುಳಾಗುತ್ತದೆ (68ರ. ೩೭). ವಿ. ಮುಡಿಗೆಯಿದು ಮುಕ್ತಿ 
ಕಾರಣ ಭಕ್ತಿ ಯೆಂಬುದಕೆ ಮುಂಡಿಗೆಯಿದು ಶಿವಭತ್ತರೇ ಶ್ರೇಷ್ಠರೆಬುದಕೆ 
(೫ರ. ೦೪-೧೦). ೩. ಮುಂಡಿಗೆ ಮತ್ತು ಮುಡಿಗೆಗಳಿರಡೂ ಸಮಾನಾರ್ಥಕ 
ಗಳು, ಎರಡಕ್ಕೂ ಟೊಪ್ಪಿಗೆ ಅಥವಾ ತಲೆಯ ಮೇಲಿನ ಉಡುಪು 
ಎಂಬುದು ಮೂಲಾರ್ಥ (ಸಂಕೋತ. 002); ಈ ಮಂಡಿಗೆಯ ಅಷ್ಟಕ 
ಮುಗಿಯುತ್ತಲೆ ಕೆಳಗೆ ಬಿದ್ದಿದ್ದ ಪುಡಿಗೆ ಹರಿಹರನ ಶಿರಸ್ಸನ್ನು 
ಅಲಂಕರಿಸಿಶಂತೆ (ಕರತ. 89೭). 

ಮುಂಡಿಗೆಯಿಕ್ಕು, ಮುಡಿಗಿಕ್ಕು. ಮುಡಿಗೆಯಿಕ್ಕು ಎ ಸವಾಲು 
ಹಾಕು; ಸಮಸ್ಯೆಯನ್ನು ಒಡ್ಡು: ಭೂಖ ಸ್ವಕದ ಮಕುಟವನು 
ಉತ್ತಮ. ತೆಗೆದಿಟ್ಟ ಭಾವ ಇತ್ತುದು ಕಣ್ಣೆ ತನ್ನಪೊಲಾರಿಲ್ಲೆಂದತ್ತಿ 
ಮುಂಡಿಗೆಯಿಕೈದಂತೆ (964, ೪.೬); ಅಂತು ಮಿಸಯನಶ್ವಗ್ರೀವನ 
ಮಗನಪ್ಪ ವಿಪುಳಕಂಠನಂ ತನ್ನೆ ವಾರ್ಯವೀರ್ಯಕ್ಕೆ ಮುಂಡಿಗಿಕ್ಕುವಂತಿಕ್ಕೆ 
(ಉಂ. ೫-88 ನ); ತೆಡವೇಂ ಪೂಣೈಗೆ ದಿವ್ಯಂಬಿಷಿವೆಂ ರುಕ್ಮೀಣಿಯೊಳಲ್ಲದ್ದಿ 
ಹರಿ ಮಜ್‌ಮಂ ಗಡ ಸತ್ಯಭಾಮೆಗೆಅಗಂ ಮುಂಡಗಿಕ್ಕಿದನಾರ್ಪರೆತ್ತಿಕೊಳ್ಳಿಂ 
ಸಭೆಯೊಳ್‌ (ಜಗು. ೦೨-: ) ; ಮುಂದೆ. ತಿಸುಳಿಯಂ ಗೆಲ್ವುದರ್ಕೆ 
ಮುಡಿಗಿಕ್ಕುವಂತೆ ನಿಡುಗೈಗಳಂ ಮುಡಿಗಿಕ್ಕಿ ನಡೆದು (೪೧೫. ೨೩೨); 
ಕಾಮನೊಡ್ಮೋಲಗದೊಳ್‌ ಮುಡಿಗೆಯಿಕ್ಕಿಯುಂ ಕೈಯನೆತ್ತಿ ಫೊಗೆಳ್ಳುಂ 
ತಣಿಯನೆ ಮಧುನೃಪಂ ಮನ್ಸಿಗೆಯಂ (64. 60-008) ; ಸುದತಿಗೆ 
ಪೆಅತೊವೇ ಳ್‌ ಹೇಮದಾಮಕಮನೀಯಚುಚಲಚ್ಛಾಮರಮಂ ಮಂದದಿಂದ 
ಮಿಕ್ಕಿದ ಪೆರ್ಚಿಸಿಮೊಸಗೆಗವಯವದೆ ಮುಡಿಗೆಯಿಕ್ಕುವ ತೆಅದಿಂ 


೪೦0-೪) ; 


೭೧೮೪ 


48 


(ಸುಕುರತಿ- 00-08). ಮುಂಡಿಗೆ ಹಾಕು. ಮುಂಡಿಗೆಯೆಕ್ಕು: ಪರದೆ. ಏವ 
[3 ಲ 


ಮುಂಡ್ಕು 
ನೀನೆ ಭೂವನ ಜೀವನ ಪರಮಗುರುವುದರೆ ಎನ್ನ ನುಡಿಗಳು 
ನಿಲಲೆಂದು ಶರಣನಿಗೋಸುಗ ಮುಂಡಿಗೆ ಹಾಕಿದರು (taco: 4-3). 
[?) 


ಮುಂಡಿಗೆ, ಮುಂಡಂಗಿ, ಮುಂಡುಗ (ನಾ). ಕೇದಗೆ ಜಾತಿಗೆ ಸೇರಿದ 
ಒಂದು ಬಗೆಯ ಸಸ್ಯ: ಮುಂಡಿಗೆ ಒಲಿಯ -ಚಾಪ್ಮೆ ತಲೆದಿಂಬು, 
ಜರ್ಮಖಾನೆ ಜಗುಲಿಗೆ ತಂದಿಟ್ಟರು (೫೧: ೨ಬಿ. ಮುಂಡಂಗಿ: 
ಹಯನಿಕರದ. ಕಜ್ಜಿಗೆ... ಮುಂಡಂಗಿಯ ಮಸಿಯೊಡನಿರದೆಳ್ಲೆಣ್ನೆಯನೆಆ 
ತುಜ್‌ಯಿನಿಸುಮಿಲ್ಲವಂಶಿರೆ ಪೋಕುಂ (ಕೂರ: ೯-30). ಮುಂಡುಗ : 
ಗಡಿ ಬೇಲಿಯ ಮುಂಡುಗರ ಓಂಡಲಿನಲ್ಲಿ ಕಣ್ಮರೆಯಾಗಿದ್ದ ಕಾಲುದಾರಿಯ 
ಸಮೆದ ಸುಣ್ಣಿನ ಬೂದುಬಣ್ಣದ ರೇಖಿ... ಪ್ರಧಾನವಾಗಿತ್ತು 
(ಅಂಕ: ೪4); ಮುಂಚುಗೃ ಬೆತ್ತ ಜಿಂಜರಗಿ, ಮುಕ್ಕಡಕೆ ಮುಂತಾದ 
ಗಿಡುಬಳ್ಳಿ ಪೊದೆಗಳಿದ್ದವು (ಶಂಜನಂ- 3). [ನಸಂ. ಮುಂಡಿಕಾ. /ತಮ್ಮಿ. 
ಮಣ್ಣಕಮ್‌; ತುಳು. ಮುಂಡಗೆ: ಮುಂಡಿಗೆ, ಮಂಡೆಯ; ಕೊಡ- ವನುಂಡೆ] 

ಮುಂಡಿತ (ಗು). ೧. ಕ್ಞಾರಮಾಡಿದ:; ಬೋಳಿಸಿದ : ನಿನ್ನೊಡನೆ 
ಹುತವಹನ ಹೊಗುವೆವು ಮನ್ನಣೆಯ ಮಾತಲ್ಲ ನಿನ್ನಿಂ ಮುನ್ನ ಮುಂಡಿತ 
ಶಿರದಲೆಸೆವೆವು ತರ್ಥಯಾತ್ರೆಯಲಿ (ಕಕ. ೨0-೫0). ೨. ಕತ್ತರಿಸಿ 
ಹಾಕಿದ. ೩. ಕೂದಲು ಬೆಳೆಯದ; ಬೋಳಾದ. ೪, ರೆಂಬೆಗಳನ್ನು 
ಕಡಿದ. -ಸವರಿದ. (ನಾ) ೫. ತಲೆಯನ್ನು ಬೋಳಿಸಿಕೊಂಡವನು: 
ಮುಂಡನ ಮಾಡಿಸಿಕೊಂಡವನು : ಮುನಿಯಾಗಿ ಮುಂಡಿತನಾಗಿ 
ರ್ದಾಧೊಡಂ  ಸಂಡೆಸಂಜೆಯೊಳೋರೊಂದು. ಮನೆಗಳಲ್ಲಿ" ಭಕ್ಷೆಯಂ 
ತಿರಿದುಂಡಾದೊಡಮಾ ದೇಹಮಂ ತೊಲಗಿಸಿ ಬಿಡುವೆನು (ಕಾರಕಾಂ, 90). 
೬. ತಲೆಯ ಮೇಲೆ ಕೂದಲು ಬೆಳೆಯೆದವನ್ನು; ಬೊಕ್ಕತಲೆಯವನು: 
“ಮಂಂಡಃ, ಮುಂಡಿತಃ_ ೨ ತಲೇ ಮೇಲೆ ಕೂದಲು ಬೆಳಿಯದ ಬೋಳು 
ತಲೆಯವನು”” (ಸಿರ್ಕಾಂತಿ. 0೬3). [ಸಂ.] 

ಮಂಡಿಸು, ಮಂಡಿಸು, (ಕ್ರಿ)- ೧. ಕತ್ತರಿಸಿಹೋಗು; ತುಂಡಾಗು: 
ತೊಡೆಗಳು ಮುಟ್‌ದು ಬಿಡದೆ ಕೈಕಾಲು ಮಂಡಿಸಿ ರಿಪುಬಲ ನಟ! 
ಮಡಿದುದು ರಣಭೂಮಿಯೊಳಗೆ (ಕಜ. ೩-೪೪). ಮಂಡಿಸ್ಸು ; 
೨. ಮೊಂಡತನಮಾಡು ; ಹೆಟಹಿಡಿ: ಕೆಲಕೆ ಚಿಮ್ಮುವ ಮಂಡಿಸಿ: 
ನೆಗೆದ ಮಂಡಿಸಿ ನಿಲ್ವ . . . ಸುಕಳಾಶ್ವಮಂ ಬೇಗದಿ ಬೆಂಗೆವಾಯ್ದೂ 
(೧೦೪- ೨-೦೦೩ ಇ). ೩. (ಆಲಂ) ಎರೋಧಿಸಂ ; ಪ್ರತಿಭಟಿಸು : 
ಮದಾಸಾುಗರಕೆ ಮುನಿ ಮಂಡಿಸಿದವೋಲು . 
ನಿಂದನು ತಜುಬ ಪರಬಲವ (ಕು; 


* » ಪರಬಲಾಂತಕ ಭೀಮ 

ಶಾಕ. ೧೦೫-9), ಬಲವೆರಡಾತುದಸುರಾವಳ 
ಸುರಾವಳಿ ಪೂರ್ವಯಗದಲ್ಲಿ ಮಲೆತು ಮಂಡಿಸಿವಂತೆ ಕೋಟಿಯ ತೋಳ 
ತೀಟೆಯಲಿ (ಕಾರಾ. ೯-0-೬೨). [ಮುಂಡ್ಯು -- - ಇನ್ಸ್ಟು 

ಮುಂಡೀಚಲು (ನಾ). ಒಂದು ಬಗೆಯ ಈಚಲುಮರ; *'ಗರ್ಗರಃ-. 
ಕೋಲುಮಾನು, ಕಬ್ಬೋಧಿ, ಕಿಲಾಯೇಲಕ್ಕಿ: ಮುಂಡೀಚಲು” (tag. 18). 

[ಮುಂಡ್ಯು 4% ಈಯಲ್ಕು (ಎ ಈಂಜಲ್‌)] 

ಮುಂಡ್ಕು) ಮುಂಡ (ನಾ).-೧. ಸೊಂಟಕ್ಕೆ ಸುತ್ತಿಕೊಳ್ಳುವ ವಸ್ತ್ರ 
ವಿಶೇಷ; ದಟ್ಟಿ: ಪೊಳೆವ ಬಚ್ಚಣೆಯ ಹರಿಗೆ ಬಿಚ್ಚುಗತ್ತಿಯ ಹೊಳೆವ 
ಕಟಿಯ ಮಂಂಡುಗಳ ಬಲಗಳ ಮಧ್ಯದೆ ಸರ್ವಸುಭ್ರಮದೊಳು ಮಳೆಯಾಳ 
ವವೆನೀಶ ಬಂದ (ಕೃಪಂ. ೨6-8೩); ಒಂದೊಂದು ಪ್ರಾಂತದಲ್ಲಿ ಒಂದೊಂದು 
ಸಂಪ್ರದಾಯವಿದೆಯೆಂದೇ ಹೇಳಬೇಕು . . . ಮಂಗಳೂರಿನ ' ಮಡು, 
ಕೊಲ್ಲಾಪುರದ ಪಾವುಡ ಇತ್ಯಾದಿ (ಮುಂಗಾತ್ಮ- 34): ೨. ತಲೆಯುಡುಗೆ 
ಯಂತೆ ಬಳಸುವ ಚಿಕ್ಕವಸ್ತ್ರ: (4)- ಮುಂಡ, ; ೧. ನಾಯರರ . . 


ಗಂಡಸರೂ ಹೆಂಗಸರೂ ವೊಂದೆ ಪ್ರಕಾರವಾಗಿ ಮುಂಡವೆಂಬ ವಸ್ತ್ರವನ್ನು 
ನಡುವಿಗೆ ಸುತ್ತಿ ಕೊಳ್ಳುತ್ತಾರೆ (ಕಥಾಗೆ. ೦೦೫. 


ಡ್ಮು ೭೧೮೫ ಮುಂಡೆ 
ಮುಂಡುಪಂಚಿ ಎ. ಪಟ್ಟಿವಸ್ತ್ರ 2 ಮುಂಡುಪಂಚೆ ಸುತ್ತಿದ ಅವನೆ (ಸಮ್ಮ ೫, ೨-೩೬); ಮೊಂಡು ಕಸಬರಿಗೆಯನ್ನು ತೆಗೆದಿಟ್ಟಿ ದ್ದೈ:ನೆ. 

ರೂಪು ಆಕರ್ಷಕವಾಗಿತ್ತು (ನ್ಕಿ- ೯). 9೬೨). ಮೊಣ್ಣ : ೧೨. ಮೂವಣ್ಣದಣ್ಣಗಳನು ಮೊ!೫೪- ಹೆಣ್ಣ 
[ದೇ.॥ ತಮಿ. ಮಲ, ಮಣ್ಣು; ತುಳು. ಮುಂಡು ; ಕೊಡ. ಮಾಡಿಯೆ ಹಿಡಿತಹನು (್ರಿತ್ಮಸ 08)- ಮೊಣ್ಣು ; ೮. ತಾಗಿದ 


ಮುಂಡ್‌, ಮಂಡಿ :. ಕೋತ. ಮಂಡ್‌. /ಮರಾ. ಮುಂಡೆ] 
ಮುಂಡ್ಕು, ಮೊಂಟ್ಕು, ಮೊಂಡ. ಮೊಂಡು. ಮೊಣ್ಣ. ಮೊಣ್ಣು 
(ನಾ). ೧. ರೆಂಬೆಗಳನ್ನು ಕತ್ತರಿಸಿದ ಮರದ ಕಾಂಡ; ಬೋಳುಮರ: 
ಹೆಗ್ಗಡೆಯವರು . . , ಕಡಿಸಿದ್ದ ಒಂದು ದೊಡ್ಡ ತೇಗದ ಮರದೆ 
ಮುಂಡು ನಿಂತಿದ್ದನ್ನು ನೋಡಿ ಅದರ ಸಂಬಂಧದ ಒಂದು ಕಥೆಯನ್ನೆ 
ಹೇಳಿದರು (ನುರಿನು. ೩೪೦0): ಶಿ. ರುಂಡವಿಲ್ಲದ ದೇಹ : ಮುಂಡ 
ತಲೆವೊಂದೆಸೆಯಾಗಿ ಮುಂಡೊಂದೆಸೆಯಾಗಿ ನೀ ಬಲ್ಳರ್ದ ಕಂದನೆ 1 
ಪೋಲ್ಡೆಯ ಪುತ್ವಳಿಯನು ತೋರಲು (ಕ್ರತಂ೩- ೨-೦೦೩); ೩. ತಲೆ ;| 
ರುಂಡ : ಸಿಡಿಲ ಬಳಗಂಗಳಂ ಬಜಿಸಿಡಿಲ ಚಯಂ ಪೊಯ್ತು ತೆಟದೆ ವಾಹಕ | 
ರಂದಿರ್ಪಡೆಯವರ್ಗಳೊಡನೆ ಪೊಯ್ದರ್‌ ಕಡಿಖಂಡಂ ದಿಂಡು ಮುಂಡು 
ಳೆ ಪೆಣಂಗಳ್‌ (ನೇಣ: 00-080). "ಮುಂಡುಮುಯುಕ ` ಪರಾ. 
೪. ತುಂಡು: ಚೂರು : ಅವರಿಗೆ ಜೋಬಿನಲ್ಲಿದ್ದ ಸಿಗರೇಟು ಮುಂಡು! 
ಏಕೋ ಕೈಹಾಕಿದಾಗ ಸಿಕ್ಕಿಬಿಟ್ಟಿತು (೧0೫. ೪0) ; ಹೆಡಿಗೆಗೆ ದುರ; 
'ಬಗಿಯಂತ್ತಿದ್ದ ಸೀನನೆ ಬಾಯಲ್ಲಿ ಬೀಡಿಯ ಮುಂಡಿತ್ತು (6ೀನಕೆಂ- ೦0); | 
"ಮುಂಡುವೋಗು' ಪರಾ. ೫. ಒಂದಾಳು ಎತ್ತ! ದಷ್ಟು ಅಳತೆ al 
ಪುರುಷಪ್ರಮಾಣ : ನಾವು ಯಾನ ಮಾಡಿ ಬಂದ ಭೂಮಧ್ಯ! | 
ಸಮುದ್ರದ ಆಳ ಸಾಧಾರಣ ೧.೨೦೦ ರಿಂದ ೧,೪೦೦ ಮುಂಡುಗಳಷ್ಟಾಗ | ೫ | 
ಬಹುದೆ (ಕ್ರವಸಿ: ೦೫: ೬. ಮರದ ಕಂಬ. ಸ್ತಂಭ. (ಗು)-. 
೭. ಹಠಮಾರಿಯಾದ : ಹಿಡಿದ ಪಟ್ಟುಬಿಡದ : 'ಮುಂಡುಕ 
ಪರಾ. ಮೊಂಟ್ಮು : ೮. ಗಿಡ್ನಾದುದು ; ಮೋಟಾದುದು : 
ಮೊಂಟಾನಿ ಕೈಗಳೆರಡುಂ ಗೆಂಟಾಗಿರೆ ತನಗೆ ಸಿರಿಯು ಕೂಲುಂ ಕಾಲುಂ| 
ಕುಂಟಾಗಿ ನಮೆಯುತಿರ್ಪರ್‌ ಟಿಂಟಣಿಸಿ ಮಹಾಶಪಂಗಳಂ ಕಿಡಿಸಿದವರ್‌ 
(6ನ್ನು. ೬-0೪). ೯. ಡರಿತವಿಲ್ಲದ : ಮೊಂಡಾದ: 
ತರಹದ ಮೊಂಟು ಆಯಂಧಪಾಣಿಗಳಾವ ಹಳ್ಳಿಯ ತರುಣರು . 


a 


ತ! 


ಆ ಮೊಂಡ ಹುಡುಗಿ ಯಾರ ಮಾತನ್ನೂ ಕೇಳುವುದಿಲ್ಲ (6೩8). ೯. ಮೊಂಡ! 
ಕೊಡಲಿ ರೆಟ್ಟೆಗೆ ಮೂಲ (೧೩). 'ಮೊಂಡಗತ್ತಿ' ಪರಾ. ೧೦. ಯಾವು 30 
ದಕ್ಕೂ ಜಗ್ಗದ್ಯ- ಸಗ್ಗದ; ಬಡ್ಡಿಯು ತಪ್ಪದೆ. ಪ್ರತಿವರ್ಷ 
ಬರುತ್ತಿದ್ದಿತು. ಅದರಲ್ಲಿಯೂ ಒಬ್ಬಿಬ್ಬ, ಮೊಂಡ ಸಾಲಗಾರರಿದ್ದರೆಂದು 
ಮರೆಯಲಾಗದು (8ಯಂತ. ಇಟಿ. ೧೧. ಹರಿತೆವಿ 
ಮೊನಚಿಲ್ಲದುದು : ಬಡ್ಡು : ಈ ಕತ್ತಿಯ ಬುಯಿ ತುಂಬ 
(699): ೧೨. ಮೋಟಾದ ಅಂಗಗಳ್ಳುಳವನು ; 


ಬ 


ಲ್ಲಮುದು ; 
ಮೊಂಡ 
ಅಂಗವಿಕಲ : 
ಮೂಕನು ಮೊಂಡ ಲಂಡ ಕಿವುಡಂ ಚಂಡಾಲ ತುನುದೊಡಂ . - - ಒಲಿವಂ 
ಪೊನ್ನಿತ್ತೊಡಂ ಸೂಳೆಯರ್‌ (ಸೋಮ. ಬಾಲವನಕಾಲದಲಿ 
ಖಂಡಿಸಿದೆ. . . . ಹಂದಿ ಕೋಳಿಗಳು ಬಳಿಸಂದು ಕಿಲಕಿಲನೆ ನಗರೇ | 
ಮೊಂಡನೆಂದು (ಗ್ಯ. ೪3-3). ೧೩. ಹಠಮಾರಿತನ ; ಶಠಸ್ವ್ರಭಾವ : 
`ಮೊಂಡತನ', *ಮೊಂಡಾಟಿ' ಪರಾ. ೧೪. (ಆಲಂ) ಪರಿಣಾಮ] 
ವನ್ನು ಕಳೆದುಕೊಂಡುದು ; ಸತ್ವಹೀನ ; ಸಪ್ಪೆ: ಅವರ ತಲೆ 
ಬೋಳಿಸಿ, ಕೈಗೆ ಕೋಳಗಳನ್ನೂ ಮೈಗೆ ಜೈಲುಬಟ್ಟೆಗಳನ್ನೂ ತೊಡಿಸ 
ಲಾಯಿತು - - . ಒಟ್ಟಿನಲ್ಲಿ ಅವರೆ ಬಾಳೆ ಹರಿತವಾಸುವುದರೆ ಬದಲು 
ಮೊೋಡವಾಯಿತು (ಫು. ೩50). ಮೊಂಡು: ೧೩. "ಮೊಂಡು 
ಗರೆ" "ಮೊಂಡುತನ ಪರಾ. ೧೪. ಗಿಡ್ಡಾದ; ಮೋಟಾದ : ಒಂದು 
ಕಣ್ಣೊಂದು ಕಾಲ್ಕೂಂಟು ಹಜಾಗಿವಿ ಮೊಂಡು [ಕಾ ಮೊಣ್ಣ] 


೬೦); 


ಬಾಲ, 


ಕೈಯ್ಯ ಮೊಣ್ಣಾಗುವಂತೆ ಮಾಡುವುದಚಿತಮ್ಮೇ (ಸನ್ನುಕಿ. 00-/ 
ಮೊಂಡುಬೀಳು.ಎ. ಹಟಮಾಡು ; ಪಟ್ಟುಹಿಡಿ 2: ಹೀಗಾಗೊಸ 
ನನಗೆ ಗೊತ್ತು, ಹೋಗೊಲ್ಲ ಅಂತ ಮೊಂಡು ಬಿದ್ದೆ (85ರ, ೩6). 
[ದೇ.॥ ತಮಿ. ಮಂಣ್ಣು; ಮೊಣ್ಣು. 
ಮೋಂಟು; ಗೊಂಡಿ. ಡೊಟ್‌. 
ಮುಂಡ್ಕು " ಮುಂಡಿಗ್ಗೆ' ನೋ. 
ಮುಂಡುಕಾ (ನಾ). ಹಿಡಿದ ಪಟ್ಟು ಬಿಡದಿರುವವನು: ಧಾರ್ಷ್ಮ್ಮವುಳ್ಳೆ 
ವನು: 'ಅರಮನೆಕಾಜಿಂ (ರಾಜಾತೂ- ೦೩: 
ಶ್ರಯೋ); ಸುಡಿಕಾಲಿಂ. ಆಟಕಾಜಂ, ಮೋಸಕಾಳಿಂ, ಮುಂಡುಕಾಲಿಂ - 


ಅಟಿಗಾಜು; ಮುಂಂಡುಕಾಬಂ* 


ಮುಂಡು ಇತಿ ಧಾರ್ಷ್ಟೈಂ (ಕಣ್ಮನ. 534 ಶ್ರಲೋ). 


[ಮುಂಡ್ಕು 4 - ಕಾಣ] 
ಮುಂಡುಗ " ಮುಂಡಿಗೆ ` ನೋ. 
ಮುಂಡುಗಳ್ಳಿ " ಮುಂಡಗಳ್ಳಿ ` ನೋ. 


ಸ 

ಮುಂಡುಮಾಳಿಗೆ (ನಾ). ಮನೆಯ ಮೇಲ್ಭಾವಣಿಗೆ ಹೊಂದಿಕೊಂಡಿರುವ 
ಕೋಣೆ ; ಅಟ್ಟಿದ ಕೋಣೆ : (ಕಿಸಂನ್ಮಾ- 5). [ಮುಂಡ್ಕು 3. ಮಾಳಿಗೆ] 

ಮುಂಡುಮುಳಕ " ಮುಂಡುಮುಲುಕ ನೋ. 

ಮುಂಡುಮುಳ್ಳುಗ. " ಮುಂಡುವನಿಲುಕ ' ನೋ. 

ಮುಂಡುಮುಲುಕೆ. ಮುಂಡುಮುಳಕ. ಮುಂಡುಮುಳ್ಳುಗ (ನಾ). 
ತಲೆಯನ್ನು ಆಗಾಗ ನೀರಿನಲ್ಲಿ ಮುಳುಗಿಸುವ ಒಂದು ಬಗೆಯ 
ಜಲಪಕ್ಷಿ: ಗುಂಡುಮುಳುಕನ ಹಕ್ಕಿ: “ಪ್ಲವ ಎಂದು ಮುಂಡು 
ಮುಬುಕ ; ನೀರುಗೋಟ್‌ಯೆಂದೂ ಎಂಬರು” (30. 8), ಮುಂಡು 

: ಮುಳಕ; "'ಅತಾಪೀ-.. ಚಿಲ್ಲ- ೨ ಮುಂಡುಮುಳೇನ ಹಕ್ಕಿ 
ಹೆಸರು” (೮ ಅತ. ೧೫೯). ಮುಂಡುಮೆಂಳ್ಳು; ಗ: ನೀರುಕೋಳಿ ಮುಂಡು 
ಮುಳ್ಳುಗ ಸಮುದ್ರದ ಕಾಗೆಗಳು ಇವು ಮೊದಲಾದ ಜಲಪಕ್ಷಿಗಳಿಂದಲೂ 
(ಕೈತಾಸ- ೩೦). [ಮು:ಡ್ಕು 4- ಮುಲುಕ] 

ಮುಂಡುವೋಗು (ಕ್ರಿ) ತುಂಡಾಗು ; ಕತ್ತರಿಸಿಹೋಗು : ಆಗಳಿರ್ವಲದ 
ಕಡಿತಲೆಕಾಅರಲಗಲಗಿನೊಳ್‌ ಪಳಂಚೆ . . . ಕುಣಿಲ್ವಾಜುವ ಮುಂಡಮುಂ 
ಮುಂಡುವೋದ ಕಯುುಂ ಕಂಡುಪೋದ ತೊಡೆಯುಂ ಮುಟ್ಟಿ 
ಕಿಬಕ್ಟೊಡೆಯುಂ ಕಣೆವೋದ ಕಣಕಾಲುಂ ದೊಣೆವೋದ ಮೇಗಾಲುಂ . . . 
ಅಗುರ್ಫಿವಡೆಯೆ (ತೂಂಣನೂ. 0೩-೩೪ ನ). 

[ಮುಂಡ್ಮು 4 ಪೆಣಗು, (೬ ಶೊ) ] 

ಮುಂಡೆ (ನಾ). ೧: ಗಂಡನನ್ನು ಕಳೆದುಕೊೋಡು ತಲೆಯನ್ನು 
ಬೋಳಿಸಿಕೊಂಡ ಹೆಂಗಸು: “ವಿಶ್ವಸ್ತ, ವಿಧವಾ-ಈ ೨ ಮುಂಡೆ" 
(ಎಾಕ0- ೦೭೭) ; ಬಹುಗೊರನೆಣ್ಣೆ ಪಲ , . . ಗಳಿತುಶ್ರು ಮುಂಡೆ 
ಮೂಕೊಜಿತಿ ವಿಮುಕ್ತೆಕೇಶಿಯಿದಿರೊರ್ಳ ಬ! 
(ರೋಕೋಶೆ. 03-00); ಕಂಡಿರೆಯಕ್ಕ ವಿಪರೀತವ ನಿಜ 


ಕಾಣಲುಮಾಗದು 
ಮುಂಡೆ ಮುತ್ತೈದೆ 
ಯಾದಳು ನೋಡಿರೇ (98೨: 3೯೬-೦೬೦0): ನಿನ್ನ ಪತಿಯ ಕೊಂದು ನೀ 
ಮೊದಲಾದಖಿಲವಲ್ಲಭೆಯರ ತಂದು. ಮುಂಡೆಯರ ಮಾಡುವರು 


(685- 0೪-50): ಕಳ್ಳನ ಹೆಂಡತಿ ಎಂದಿದ್ದರೂ ಮುಂಡೆ (ಗತ). ೨. 


ಜೈನಸಂನಾ, ಕಂತಿ : “ಶ್ರಮಣಾ, ಭಿಕ್ಷುಕ, ಮುಂಡಾ-ಈ ೩ 
ಕಂತಿ” (ತಳದು. ೯0-೩೩): ಗೊರತಿಯ ಕುಶಿಯ ಕುಂಟಿಣಿಯರ 
ಮುಂಡೆಯ . . . ನುದಿಶಿಯರ ಮಂದಂ ನುಡಿಯಲೀಯಲಾಗದು 


ವಧುವಂ (ಮುರಕಿ. 6-೨೬): 


[2 


ರ್ದುಜುದುಂಬಿಯುಂಡೆಯರ್ದನೆಯೊಳಗುಳ್ಳುವಂ ತವಿಸಿ ಗಂಡರನೇಂ 
ಕುಜ್‌ಮಾಡಿ ತಿಂದಪರ್‌ (ಈತ. ೯-000): ಗಂಡನ್ನ ಶಾ ಬಿಡುತಿಹಳು 
ಪರಮಿಂಡನ್ನ ಕೂಡಿ ಲೋವಾಡುತಿಹಳು. ಮುುಂಡೇರು ಹೆಚ್ಚು ಜಗದೊಳು 
(ಕರೆದ. ೦-೦೪೯-1) 
ಮುಂಡೆಗಂಡ - ವಿಧವೆಯ ಪತಿ: ಒಂದು ಬಯ್ಸುಳು ; ಸತ್ತೆ 

ದನ ದನಕರುಗಳ ಮಾಂಸ ತಿನ್ನುವ ಈ ಮುಖುಡೆಗಡರು , , ನಮ್ಮ ಸತ್ವ 
ಹರಣರಾಗಬೇಕೆ ? (ಕೂತೂತ- ೧): ಅಯ್ಕೋ ಮುಂಡೇಗಂಡಾ | ನೀನೂ 
ನಿಮ್ಮ ಮ್ಮನಿಗೇ ಅಂತೀಯೇನೊೋ ! (ಗವ: 334). ಮುಂಡೆಮಗ' - 
ವಿಧವೆಯ ಪುತ್ರ; ಒಂದು ಬಯ್ಗುಳು ;  ಮಂಂಡೆಮಗನೆ ನಾ 
ಹೇಳಿದನೆಂದು. ಬೈಬ್ಯಾಡಿ (32ರ. ೦೩೦-೫) : ಎಲು. ಮುಂದೇಮಗನೆ 
ನಾನು ಈ ವ್ಯಾಪುರ ಬಿಟ್ಟುಬಿಟ್ಟರೆ ಊಟ ಕೊಡುವುದು ಯಾರು-ನಿನ್ನ 
ಅಪ್ಪನೋ?  (ಕಗಾಮು. ೪% ಮುಂಡೇದು ಮ (ಆಲಂ) 
ಹೀನವಾದುದು ; ಕೀಳಾದಂದು : ಅಲ್ಪವಾದುದು : ಮಂಂಡೇದು 
ಈ ನಾಯಿ ದಾರಿಯಲ್ಲೇ ಮಲಗಿದೆ (6೩9). ಮುಂಡೆದೈದ - (ಆಲಂ) 
ಕೀಳಾದ ದೈವ; ಕ್ಷುದ್ರದೇವತೆ : ಕಂಡದ್ದು ಬಿಡಡು ಮುಂಡೇಬೈವ 
(ms). [ಸಂ. ಮುಂಡಾ] 

ಮುಂಡೆ, (ನಾ). ಮಲ್ಲಯುದ್ಧದ:, ಒಂದು ವರಸೆ (3) ತಿರುಣಿ 
ಕುಳಾಡೆ ಬಾಹುಗೆಣೆ : ಸಂದ ಸುಭಾಹುಡೆ ಮುಂಡೆ ಮುನ್ಚಿ ಕಮ್ಮರಿ 
ಮುಹುಡಂ.  ಪೋವುಡ ಚಲ್ಲಣವಟ್ಟಿ ಪಟ್ಟಿಕತ್ತರೆಗಳೆನಿಪ್ಪ ಜಟ್ಟಿಗರ 
ಬಿನ್ನಣಮೊಪ್ಪೆ ಕಡಂಗಿ ಕಾದಿವರ” (ತ್ರಿಫುನ- ೨೬-06)- 

ಮುಂಡೆತನ (ನು). . ಗಂಡನಿಲ್ಲದಿರುವಿಕೆ :: ವೈಧವ್ಯ: ಅಂಗಮೆಬ 
ಅಂಗನೆಯ ಆತ್ಮನೆಂಬ ಪುರುಷನಪ್ಪಿ ಮುಂಡೆತನ [2:8೦. ನು]ಏಲ್ಲದಿಪ್ಪ 
ಭೇದವ ತಿಳಿದು ನೋಡಿರಣ್ಣಾ (608. ಟ-೯4): [ ಮುಂಡ ತನ] 

'ಮುಂತಳರ್‌ ' ಮುಂದಳರ್‌' ನೋ. 

ಮುಂತಾಸು, ' ಮುಂತ್ಸು ` ಪರಾ. 


ಮುಂತಾಣ್ಕ, " ಮುಂತ್ಕು ' ಪರಾ. 
ಮುಂತಾಸನ (ನಾ). ಮಮುಂಭಾಗದಲ್ಲಿರುವ ಆಸನ : ಅಗ್ರಪೀಠ : 
ದರ್ಶನಸ್ಥರ ಮುಂತಾಸನದಲ್ಲಿ ಕುಳ್ಳಿರಿಸೆಯವರ್ಗಳ್‌ , . , ತಂತಮ್ಮ 


ದೇವತಾಸ್ಥಿ ತಿಪಾರಮ್ಯಮನನುಸಿರೆ (0ಕೃತ, ೬-೨೩), [ಮುಂಂತ್ಕು _ ಆಸನ] 

ಮುಂತಿಕ್ಕು "ಮುಂದಿಕ್ಕು ' ನೋ. 

ಮುಂತಿಡು " ಮುಂದಿಡು ' ನೋ. 

'ಮುಂತಿರ್‌ " ಮುಂದಿರ್‌ ' ನೋ. 

ಮುಂತಿರಿಸು ' ಮುಂದಿರಿಸು' ನೋ, 

ಮುಂತ್ಕು. ವಬಂದ್ಮು (ನಾ). ೧. ಮುಂಭಾಗ : * ಮುಂದುಗಡೆ : 
ದುಷ್ಕಾರ್ರದ ಮುಂತುಂ ಪಿತುಂ. , . ಬೆಸನಿಯ ನುಡಿಯುಂ ನಡೆಯುಂ 
ಪೊಳ (ರರ್ಸಾನ್ಸು. 6-082): ತುಕಾರಕ್ಕೆ- ಮುಂದಂ- ಮಂಂತು; ಹಿಂದು, 
ಪಿಂತು (ಕಖವ: 030 ಶ್ರಯೋ). ೨. ಮೊದಲ ಸ್ಮಾನದಲ್ಲಿರುವಿಕೆ; 
ಮೊದಲು ; ಸಾಮುನ್ರಜಗದಾಳ ಮಲೆಯ ತೊತ್ತಳಿದುಳಿವ ಯತ್ತಿದ 
ಮೊನೆಗೆ ಮುನ್ನು. ಕಡಿಕಾಳಗಕ್ಕೆ ಪನ್ನು (ಎಕ 1. ತೂ. ೦೦೪-೨೩, 
೩139) ನಾನು ಮುಂತು ನೀನು ಮುಂತು ಕಡಲು ಮೂರು ಮೊರೆವವಿತು 
(48ರೋಣಾ- ೨೨-೦೦). ಮುಂದು: ೧. ಆ ಧರತ್ರೀನಾಥನಶ್ಯಂತ 
ಹರುಪಾಂತರಂಗನಾಗಿ . ಸಿಂಹಾಸನದಿಂದಿಟಿದು. ಮುಂದನೇಟಡಿಯಂು ನಡೆದು 
ಆವರರ್ದ ದೆಸೆಗೆ ಪೊಡೆದಟ್ಟು (ತುಳುಶು; 6-8೩ ವ): ಉರಿಯ ಬಣ್ಣದ 
ಸೀರೆಯನುಟ್ಟು ಹರಶರಣರೆಲ್ಲರು ಮದುವೆಗೆ ಹೋದರು. ನಿಬ್ಬಣಿಗನ 
ಹಿಂದುಳಿಹಿ ಮದುಡೆಯ ಹಣ ಮುಂದೊಳಿತ್ತು (ವಿನಾ 60-4೦); 
ಕುಮಾರನ ಮುಸುಡ ಮುಂದಕೆ ಬಿದ್ದು ಬದುಕುವುದುುಟೆ ಭಟನಿಕರ 


ಕ ೭೧೮೬ 


36 


35 


[3 


ಬಂತ್ತು 


(ಕುನ್ಮಾರ್ರೋ-. ೬೪೦). ೨. ಅಹೆಯೂರ್ವಿಕು,.. ನಾನು ಮುನು 

ನು ಮುಂದುಯೆಂಬುದಾಗಿ ಮಾಡಲ್ಪಡುವ ಕೆಲಸಕ್ಕೆ ಹೆಸರು 
(ರಾಘ: ೨೬೦): ಕಣ್ಣಿಗೆ ಮುಂದ ಕಡಿವಾಣಕ್ಕೆ' ಹಿಂದು (ಣರ). ೩. 
ಮೊದಲಿನದು ; ಮುಂಚಿನದು ; ನಿರ್ಮಲನಾದ ಶಿಷ್ಕನು ಕಾಯ 
ಜೀವದ ಭ್ರಾಂತುಸೂತಕ ಹಿಂಗಿ. ನಿಶ್ಚಂಕನುವ ಗುರು ಈ ಉಭಯ ಭಾವ 
ದೊಳಗೆ ಆವುದು: ಮುಂದು ಆವುದು ಹಿಂದೆಂದಜೀಯಬಹೃದು (624. 
೨೦೮-೯೨೭); ನೀರ ಕ್ಷೀರನಂತೆ ನೀನಿಪ್ಪೆಯಾಗಿ ಆವುದು ಮುಂದು ಆವುದು 
ಹಿಂದು ಎಂದಜಯೆನು ₹6೫6. ೨- 0೩-೦೦. ೪. ಅನಂತರದ 
ಕಾಲ: ತರಂವಾಯದ ಕಾಲ : ನಂಬಿ ಹೋಗೆದು ದೇವಂ ನುಡಿದ 
ಮಾತಿಂಗೆ ನಂಬಿಯೆಂಬಾ ನಾಮವಾದುದದು ಮುಂದಿಂಗೆ[ತಾಕಾ- ಮುದ್ದಿಂಗೆ] 
(ಕಂಡಿಕೆ ೦-೮6); ಶಿಶುವಿವನು. . . . ಎಂದುಳುಹಿದೊಡೆ. ರಕ್ಕಸನಹನು 
ಮುಂದಕೆ ತನಗವನು (ಕು್ಮಾಆ: 6-36): ಈ ಚಂದ್ರೆಹಾಸಂ, ., ನಮಗೆ 
ಮುಂದಕೆ ಸರ್ವಥಾಮಿತ್ರನಪ್ಪಂ (ಕರಿನಾ: ೩೦-28) : ಮುಂದಿನ ಮುಕ್ತಿ 
ಗಿಂತ ಈಗಿನ ಭುಕ್ತಿ ಲೇಸು (ಗಾಂ), ೫, ಏಳಿಗೆ ; ಉತ್ತರೋತ್ತರ ; 
ಭವಿಷ್ಯ : ಹಿಂದಿಲ್ಲಾ ಸ್ವಾಮಿ ಮುದಿಲ್ಲಾ ಗೋವಿಂದ ನೀನಲ್ಲದೆ 
ಇಹಪರವಿಲ್ಲ (ಶ್ರರಂಠ- 0-39 ಶಲ) : ಮುಂದನಜುಯದ ಗುರುವು 
ಹಿಂದೆನಲ್‌ಯದ ಶಿಷ್ಯ ಸಂದೆರಡಂವರ್ಗವಜ್‌ಯದಿರ್ದಪದೇಶ ಕೊಂದು 
ಕೊಂಡಂತೆ (ಸರ್ನೂ. ೪೪): ಕೂಸಿನಾ ಮುಂದು ಎಣಿಸದೆ. ನಿಂದೆ ಗಣಿಸದೆ: 
ಹಿಂದೆ ಬಂದಳು ಪಾಷಿಯೂ (ಕ್ಯ. ೪0 ೩). 

ಮುಂತಣ್‌, ಮುಂದ್‌ ೧, ಎದುರ; ಮುಂ ಭಾಗ; ಸಮ್ಮುಖ: 
ಮತ್ತೊರ್ವಂ ತನಗೆರಡಆಾಯದೊಲ್ಹ ನಲ್ಲಳನೇತಖಗೊಳಪ್ಪೊಡಮೇವಮಂ 
ಮಾಡದೆ ಬೇಟಮಂ ಸರಿಸುವುದರ್ಕೆ ಸಂತಸಂಬಟ್ಟು ಮುಂತಣ್ಣೆ ಕಾಪ 
ನಿಟ್ಟಿಂತೆಂದಂ (ಕುತಕಾ. ೨ ಪ); ಎನ್ನ ಮುಂತಣಿಂ ತೊಲಗಿ ಫೋಗು 
(ಕ0003- ೦೪-೦ 5); ಮಾಣ್ಣುಲ:ದರ ಮೆರ್ಯೇಗೆನೆ ಕಣ್ಣಳೆ ಕೋರೈಸೆ 
ತೊಳಗಿ ಬೆಳಗುತ್ತಂ. ಮುಂದಣ್ಣಾಗಿ ನಡೆದು ನೃಪನಂ ಹುಣ್ಗೊಂಡ ನಿಜ 
ಪ್ರಗಲೃವಚನದೆ ನುಡಿದಳ್‌ (೫ರಂಉ- ೭೬): ರೈಣಿಂಪಿಸುತ ವಯಂದಣಿ 
ಗೊನೆಮ ಬಿದ್ದನು ಭೀಮ ಪಾಂಡವಸೇನೆ ಕಳವಳಸೆ. (ಕುತ್ಮಾಕ- ೩-೨೬): 
ಮಂತ್ರೆಲಕ್ಷಂ ಮಿತವಚನಸಮೇತಂ ಎವಿಧವಿಳಾಸಮಂ ತಳಿದು ಮುಂದಣ್ಣೆ 
ಬರೆವರೆ (೧4. ೦೬-೬ $)- ೨. ಅನಂತರದ ಕಾಲ; ಮುಂದೆ 
ಬರುವ ಕಾಲ : ಸರಸಿಜಾಸನ ಕೇಳು ಸಂದುದು ವರವವಗೆ ನಿನ್ನಿಂದ , ., 
ನೊಂದಿರಿ ಹಿರಿದು ನೀಪದಟ್‌ಂದ ಮುಂದಣಿಗರಿವಧಾಸಮಯಕ್ಕುಪಾಯವ 
ಕೇಳಿ ನೀವು (ಕೊರಣ- ೦-6-೩೫), ಮೂಂತಣ ಮುಂದಣ, ಮುಂದಳ ಎ೧. 
ಮುಂಭಾಗದಲ್ಲಿರುವ ; ಮುಂಬದಿಯ ; ಬಲನಿಷು.., ಮುಂತಣ 
ಪಿಂತಣಿರ್ಕೆಲಂಗಳ ಭಟರ್ಗೆಲ್ಲವೆಲ್ಲೆಡೆಯೊಳಂ ನೆರೆದುಂತಂದುಮಲ್ಲದಾ 
ಮಹಾಬಲದನಿಬರ್ಗಮಂತನಿಬರಾಗಿಯೆ: ತೋಜದನಾಜಿರಂಗದೊಳ್‌ (3ಗು. 
6-80) ; ಮಮಿಂತಣ ವಿಶಿನಾಂತರದಲ್ಲಿ ವೀರವಸಂತಪಾದಪನಿಚಯವನು 
ಸಂತಖಿಗೊನರಿಸುತಿರುತಿರೆ ರೆತಿ ತನ್ನ ಕಾಂತನ ಬೆದಕಿ ನೋಡಿದಳು (ಮತತ. 
೯-೩೨); ಮುಂದಣ ಮಾನಸರಂ ಪಡಿಯಜರ್‌ ತೊಲಗಿಸುತ್ತಂ ಬರೆ 
(ನಡ್ಳಾಳಾ, 60-02) ; ಸಾಹಸಭೀಮಂ , . . ಪಾರ್ವನ ಮನೆಯ ಮುಂದಣ 
ಬಂಡಿಯ ಕೂಟಿಂ ಕೆಯ್ಕೊಂಡು ನಿಲ್ವದುಂ (ಕಂತಂತಿ. 4-೩ ರ). 
ಶಿ. ಮುಂದೆ ಬರುವ ; ಮುಂದಿನ: ಇತಿದನುಪ್ರಾಸಂ ವಾದಾಂತ 
ಮೊಳೊಂದಾವುದಾನುಮಿಟ್ಟಕ್ಕರಮಂ ಮುುತಣ ಪಾದಾಂತಂಗಳೊಳ್ಳು 
ತಡೆಯದೆ. ಫೇಟಿಕ್ಕೊಡುತದಂತಪ್ರಾಸಂ (ಕಂಠಿ, 5೨೪೩) ; ಪೆಜಗಣ 
ಮುಂತಣ ರಿತುಗಳ ತೆಆಕಿಯಂ ನಿಶ್ಚಯಿಸಿ ಮಧುಕರಂ ಮಧುಕರಮೃ 
ತಜರಾಜದೆ ಮ್ಗಿಗೆಯೊಳ್‌ ಸೇಚಿಗೆಯ್ದಂತಿರ್ದುದೊಂದು ಪರಿಮಳಫಲಮಂ 
(8. ೬-0೪) ; ಮುಂತಣ ಕಥೆಯ ವಿಶ್ತೆರವ ನಿರೂಪಿಸು (ಜಾತಕ. ೩-೨): 


ಮುನಿಂ 
ಪೆರ್ಚದುದಾ ಗುಣುರ್ಣವನ ಮುಂದಣ ಬೀರಮನಃ[ದೆ] ತೋರ್ಪವೋರ್‌ 
(ಕಂಕಣ. ೧-೦೨) ; ಮಗಧಾವನೀಶ್ವರಂ . . - ಗೌತಮರಂ 
ವಂಂಂಡಣ ನಿಶೃಂಕೆಯ. ಶಥೆಯಂ ಬೆಸಗೊಳ್ಳುದುಂ (ರರ್ಮಾಮ್ಯ. ತು; 
ಮುಂದಣ ಸಂಕ್ರಾತಿಯ ದಿನ ಬುದಿತು. ಪೂಜೆ ಮಾತ್ರ ಎಣಿಸಿದಂತೆ 
ನಡೆಯಲಿಲ್ಲ (ಉಕ. ೭) ; ಹಿಂದಳೆ ಸುಖ ಮುಂದಳ ದುಃಖಂಗಳು 
ಮುಂದಳ ಸುಖ ದಿಂದಳ ದುಃಖಗಳು ತಾ ಸಂಧಿಸಿ ಅನುಭವಿಸಿದನ್ಲಿ 


ಸಂಚಿತ ಮ್ರುರಬ್ಬ ಆಗಾಮಿಗಳಿದು ಅಲ್ಲಿ ಅಲ್ಲಿ ಸಂಕಲ್ಪಿಸಿ ಕೇಳಲೇತಕ್ಕೆ 


ಪೋತಳೆಮನೋವಲುದೂಕೆಯೆ ಹೋಹಳಂ ಕರಂ 


ಅರ್ತಿಯಿಂ 


(ಖಮೊಮ್ಮೆ- ಕ. 336-0860); ಮುದದಿಂದ ಮಂಂದಳ ಕಥೆಯ ಹೇಳುವೆನು 
(ಹಪ. ೩). ಮುಂತಣಂಎ ಮುಂಭಾಗದಲ್ಲಿರುವವನು ; ಮುಂದುಗಡೆ 


ಯಲ್ಲಿರುವವನು: ಅಣ್ಣತ್ತಿವ ದಿಗ್ವಾಚಕಂ ಮಲ್ಲಿಂಗಮಪ್ಪೆಡೆಯೊಳ್‌ ಆಕಾರ 
ದುಂ ಕೈಕೊಳ್ಳುಂ - - ./ 
ಮುಂತಾಗಿ, ಮುಂದಾಗಿ ಎ. 
ಬಾವಡಿಗ ಹುದರಿಗೆ' 
ಬಂದ ಭಕ್ತರ 
ಅಜುವತ್ತುಗವುಡು. 
ಗಂಡರು ಮುಂತಾಗಿ ಆ ಕುಸುಗೂರಲು ನೆರೆದು (ಎಕ. ೪೩1; ಶವನ. ೦೯-೦೦; 
ಶರಿರ ಮನೆ ಭಾವಗಳೆ ಗೂರುಲಿಂಗಜಂಗಮರಕೆ ಹರಣ ಮುಂತಾಗಿ 
ಅರ್ಪಿಸಿದ ಶರಣ ತಾ ಮರಳಿ ಜನಿಸುವನೆ (ಸರ್ನಣ್ಮ- ೦೪೫). ೨. ಮುಂಚಿತ 
ವಾಗಿ : ಮೊದಲೇ : ಪೂರ್ವಭಾವಿಯಾಗಿ : ಈ ಸ್ಪರ್ಶಾಂಗಗಳಿಂದ 
ಕೀಟ ಸನ್ನಿವೇಶವನ್ನು ಮಖುದಾಗಿ ಗ್ರಹಿಸುತ್ತದೆ (860ರ: ೦೩): ವುಂತಾಗ್ಯು, 
ಮುಂದಾಗ್ಯು ಎ ೧. ಅಭಿಮುಖವಾಗು ; ಎದುರಾಗು : ಆ 
ಪೂರ್ವ್ವಸೀಮಾಪ್ರಮಾಣಂ. ತೆಂಕ ಮುಂತಾಗಿ ಪರ್ವ್ವಿದ ದೇವಗಿರಿ ಆ ಊರ 


./ ಮುಂತಣಂ, ಪಿಂತಣಿರಿ (ಊಮಠ. ೦೦ ಪ್ರಯೋ): 
೧. ಮೊದಲುಗೊಂಡು : ಮೊದಲಾಗಿ : 
ಬಂಟನೋಲಿಯ:ಕಾಜನೆಂದೆನಾದರೆ ನೀ ಮಖಂತಾಗಿ 
ಅದೆ ಮ್ರೋಃ 


ನೂಜಕಿಪ್ಪತ್ತುಸ್ತಾನ ಸಾಸಿರದೇಳುನೂರು ಗಪಟ್‌ 


(ಏಸವ- ೭೦೮) ; 


1309) ; 


ಊರ 


ದೆಕ್ಷಿಣಸೀಮಾಪ್ರಮಾಣ (೩323 1-1, 85೬-003 ; 1200) ; ಮೂಡಣ 
ಸೀಮೆ ಅರಕೆಜಕಿಯಿಂ ಪಡುವಲು ತೆಂಕ ವ: ಗಿ ನಡೆದ ಪೂರ್ವದ 


ಓಣಿಯಿಂ (ಕ: ೪12೩ ಶಂ. ೩2೬-3೦ ನ 2646)- ೨. ಪ್ರಮುಖವಾಗು : 
ಪ್ರಧಾನವಾಗು : ಲಿಂಗ ಮುಂತಾಗಿ ಮನ ಹಿಂತುಗಿ ಅಂಗಭಾವವಳಿದು 
ಅರ್ಪಿಸಿಕೊಳಬಲ್ಲ ಪ್ರಸಾದಿಯ ಪರದ ಪರಿಣಾಮವೆ ಪ್ರಸಾದ (6. 
3೩-೩4); ಆಬಾರೆಂ ನಿಸವಾಗಿ ಸಮ್ಮುಣಗಣಂ ಮುಂತಾಗಿ 
ಳೋಚಂ ನಿರ್ವ್ಯಾಭಿಚಾರಮಾಃ ಜಿನರಂಜಪ್ರಾ ಜ್ಯಸಾಮ್ರಾಜ್ಯದೊಳ್‌-. ಆಗ 
ನಮಗೀವರಕ್ಕೆ ನಯನಿಕ್ಷೇಪಪ್ರಮಾಣಂಗಳಂ (8ರಶೇ. 0-೪) : ನೀತಿ 
ಮುಂದಾಯಿತು ಜಾತಿ ಬೆನ್ನಿರಿಯುತು ನೀತಿಗೆ ಬಂದಿತು ಸಾವು (ಜಾನ: 
೨0-೨). ೩. ಮುಂದುವರಿ ; ಮುಂದೆಬರು : ತೊಡಗು: 
ನನ್ನು ನೋಡಿ. ಆ ಮಾಯಾಸ್ಕೆನಿಕರು ಈಟಿ ಭರ್ಚಿ ಏಡ್ಗಗಳನ್ನು ಹಿಡಿದು 
ಆದೆಣೊಡನೆ ಯುದ್ಧಮಾಡಲು ಮುಂದಾದರು (ಖಕಿಸ. 6೩) ; ಆ ಊರಲ್ಲಿ 
ಎಲ್ಲು ಕೆಲಸಗಳಿಗೂ ಅದರೇ ಮುಂದಾಗುವದರು. 
ಮಬಂತಾದ ಎ (ಅನೇಕ ಪೃಕ್ತಿಗಳ ಹೆಸರುಗಳು. 
ವಿಷಯಗಳನ್ನು ಕುರಿತು ಹೇಳುವ 
ಸೂಚಿಸಿದ ಸಂತರ ಹೇಳುವಲ್ಲಿ) ಇವೇ ಮೊದಲಾದ ; ಇತ್ಯಾದಿ ; 
ಬನದೊಳು ಓಮವೆಂಬ ಮೈದೋಟ್‌ ಪಾದಪಲಕ್ಷ್ಮಿ ಬೆದಜ: 
ಸೂಖಿಗೆೊಟ್ಟಿಂದದೆ ಪರಳ್ಳುಯಿ ಮುಂತಾದ ತಾಕಿ ನೆಲಛುದುಳದುವು 
(ಸೋತ. ೨-4) ; ಅಂರುಶಖಾನ ಮುಂತುದ ಬಾನರುಗಳೆ ಶಂಳೆಯಿಲ್ಲದೆ 
ಕೂಡಿ ಕೊಟ್ಟು ಮುಂಕೊಂಡು ಪಾತ್ಸ್ಯಾವು ಬಿಂಕದೆ 
ಬೀಳ್ಕೊಟ್ಟನಾಗ 'ಮುಂದಕ್ಕೆತರು 
ಅಭಿವೃದ್ಧಿಗೆ ಎ. ಮುಂದಕೆ 
ತರುವೆಸೆಂದಕ್ಕ ಅವರು] 


ಮಂತ್ರಶ್ರಿಯಾ 


ಇಜಯಸ್ಯೇನ 


(ಲೇವ್‌. ೨೬)- 
ವಸ್ತುಗಳು ಅಥವಾ 
ಸಂದರ್ಭದಲ್ಲಿ ಒಂದೆರಡನ್ನು 


ರಣಧೂಳಿಖಾನನ 
00-0): ಮುಂದಕೆತರು, 
ಇದ್ದೊಬ್ಬ ಮಗನನ್ನು 
ನಿಂತರು 


(1050- 
ತರು: 
ಸಂರಲ್ಪಿಸಿ. 


(az acs): 


೬೧೮೭ 


೩8 


30 


46 


ಏಳಿಗೆ ಹೊಂದು : 
(648). ಮುಂದಕ್ಕೆಹಾಕರಿ ಎ 
೧. ಮುಂಭಾಗಕ್ಕೆ ಹಾಕು: ಮುಂದುಗಡೆಯನ್ಲಿಡು ; ಅವನು 
ಆಟದ ಸಾಮಾನುಗಳನ್ನು ್ನ ತಂದು ಮಗುವಿನ ಮುಂದಕ್ಕೆ ಹಾಕಿದನು. (|) - 
೨. (ಯಾವುದೇ ವಿಚಾರ ಅಥವಾ ಕಾರ್ಯವನ್ನು) ಅನಂತರ 
ನಡೆಸುವುದಕ್ಕಾಗಿ ಸದ್ಯಕ್ಕೆ ನಿಲ್ಲಿಸು ; ಮುಂದೂಡು : ಅನಿವಾರ್ಯ 
ಕಾರಣದಿಂದ ಆತ ಊರಿಗೆ ಹೋಗುವುದನ್ನು ಮುಂದಕ್ಕೆ ಹಾಕಿದನು (6ೂ3)- 
ಮುಂದಲು ಇ ೧. ವಖಂಭಾಗ ; ಮುಂದುಗಡೆ: ಅವನು ನಮ್ಮ 
ಮನೆಯ ಮುಂದಲಿಂದ ಹಾದುಹೋದನು (ಕೂತಿ). ೨. ಮುಂದಿನದು: 
ನಿ ಈಗ ತೆಗೆಯಬೇಡ (ಸ). 
ಮುಂದಿನ ಕಾಲಕ್ಕೆ ಸೇರಿದವರು : ಮುಂದೆ 
: ನಾವು ಮಾಡುವ ಕೆಲಸವು ಇಂದಿನವರು ಮಾತ್ರವಲ್ಲದೆ 
ಮುಂದಿನವರೂ ಮೆಚ್ಚುದಂತಿರೆಬೈಕು (ಕೂತಿ). 
[ಇಮುನ್ಶ್‌./ತಮಿ, ಮುಂಸ್ತು ; ಮಲ, ಮುನ್ನಿ 
ಕೋತ. ಮುಂದ್‌] 


ಮುಂತ್ಕು. ಮುಂದ್ದು (ಅ). ೧. ಮುಂದುಗಡೆಯಲ್ಲಿ : ಮುಂಭಾಗ 


ಮುಂದಕ್ಕೆಬರ. 


ಚೆನ್ನಾಗಿ ಓದಿ ಮುಂದಕ್ಕೆ, ಬರ 


ಬರುವ ಜನಾಂ; 


; ತೆಳು. ಮುಂದಂ ; 


ದಲ್ಲಿ: ಪೆಜಗಸಿದಾಗಿ ಮುಂತಗರಿತಪ್ಪುದಜಾಂದೆ . . . ಭೋಗದೆೊಳ್‌ 
ತುಜುಗಿರವಿದೆ ಪೋಲ್ತುಡು ಮಹಾನದಿ ರುಂದ್ರಘಣೇಂದ್ರರಾಜನಂ 


(ಕಾತ್ಯಸಾ- ೭೪೭ ಕೊಪ್ಪಳ): ೨. ಎದುರಿನಲ್ಲಿ; ಅಭಿಮುಖವಾಗಿ: ಮುಂದೆ: 
ನಮ್ಮಂ ಕಾಣಲೆದೀಗಳಿಲ್ಲಿಗೆ ಮುಂತೀ ಬರುತಿರ್ಪರೀಕ್ಷಿಸಿನಿಸಂ ಪಂಕೇಜ 
ಪತ್ರೇಕ್ಷಣೇ (ಕಾರಂಉ. ೬೬೨); ಕಾಶೀಷೆರಾಭಿವೂಖಏಮಾಗಿ ಗವಿಖಿ 
ಮುಂತೆಸೆದ ಶಿವಪುರ ಶಿವಕ್ಷೀತ್ರತತಿಗಳುಮನಂತಸವಂಪುಣ್ಯವನ ಪುಣ್ಯನದಿ 
ಗಳುಮನೋರಂತೀಕ್ಷಿಸುತಂ (ಕರಕ: ೦೩-೨೮): ೩. ಪ್ರಾರಂಭದಲ್ಲಿ : 
ಪ್ರಥಮತಃ : ಧರ್ಮೊಪದೇಶಜ್ಞರಂ ಮುಂತಾ ಗೌತಮರು . 

ಶ್ರೋಣಿಕಂ ಸಂತೋಷಂ ಕೂರ್ತು ಕೇಳ್ದ ನಧಿಸಶ್ರೀಗಾರ್ಮಮಂ 
ಧರ್ಮದುಂ (ರರ್ಶಾಮ್ಮ. ೦-೬): ೪. ಮೊದಲು : ಮುಂಚೆ: ಮಿತ್ತ 


ಮಿಗೆ 


ನಿಕಾಯಾಲ್ಪವುಂ ಮುಂತೆನಗೆನುತೆ ಕರಂ ಕುಂಕ್ಷೆಯಿಂ ಶೆ-ರ್ಮೆಯಿಂದೆ. 
ಳೃನಿತುಂ ಪುಣ್ಯಕ್ಕೆ ಮಾಡಲ್ಯುಡದೆ (6ಕ್ನಾಕ- ೮): ೫. ತರುವಾಯ ; 
ಅನಂತರ ; ಆಮೇಲೆ : ಓಹೋ  ಈಗಳಲ್‌ತೆಂ, ಮುಂತೇಂ ಮೆಂತೇಂ ? 
(ಕಾಮಾಕ್ಕ-00-60)- ಮುಂದ್ಕು : ೨. ಇತರೇಂದ್ರರ್‌ ಪರಿಚಾರಕಪ್ರಶೃತಿಯಿ:ಂ 
ವಯಂದಾಡೆ . - . ಸಂತತಮೈನಂದು ಜನಾರ್ಥಕಂಗೆಸೆದುದೋ ಜನ್ಮಾಭಿ 
ತ್ಸವ (ಅ2ಫ- ೬-68):; ಪುರದೊಳಗಣ ಸೂಳೆಯರೆಲ್ಲರುವುಂ 
ಪಿಡಿದೆಬಕೆದು ತರಿಸಿ ಯಕ್ಷಿಯ ಮುಂದಾದರದಿಂದಿರುಳೆಲ್ಲಂ ಜಾಗರಮಿರಿಸುವಂ 
(ಅತನು. ೨-೦೮). ೪. ಮೊದಲು ಬಂದಾನೆ ಪೇಬ್ಲಿಪೆಂ ನಯವಿಂದಲ್ಲಿಗೆ 
ತಕ್ಕುದೆಲ್ಲವುಂ ಮಂನ್ನೀಂ ಪೋಗೆಂದು ಟುಪಲ್ಮೈ ಪೋದಂ ಮುಂದಾ 
ಕೇಯೂರಕಂ ಸುವಿಲುಳಿತಹುರಂ  (ಉತಂಪೂ ೫9). ೫. ಮಂದೇಹ 
ದನುಜರೊಡನೆ ಕಾಡಲು ರಕ್ತೆ ಬಂದು ಮೈಸೋಂಕ ಕೆಂಪಃಗೆ ಮುದದ 
ಎಳೆಪೊಲು ಪಶ್ಚಿಮಾಂಬುಧಿಗಿನನಂದಿಳಿದನು ತೀವ್ರದಿಂದ (ಕಂಸನ: 6-0೬3) . 
ಮುಂತಾಗ್ಯು, ಮುಂದಾಗ್ಯು ಇ ೧. ಸಮ್ಮುಖಕ್ಕೆ ಬರು ; ಎದು 
ರಾಗಿ ಬರು; ಅಂತು ತುರಗಬಲಮೆಲ್ಲಮಂ ತವಿಸಿ ಪಿಂತಪ್ಪರನಲ್ಲದೆ 
ಮುಂತಸ್ಟರಂ ಕಾಣದೆ . . . ಪಾಪೇಭಕಂಠೀರವನಾ ವಿಜಯಶ್ರಮಮ 
ನುಣ್‌ಸುತ್ತುವಿರೆ (೫ಂತಿಫು- ೪-0೭ ವ) ; ಕೊಯ್ಯರ ಅಜಯಪಾಲ್ಲಗೊರವ 
ಕೊಳಸೂಡಿಪ ಇದವು ಪರಿನಲ್ಲಿ ಮುನ್ಸಾಗೆ ಬನ್ನು ತದರಬಣ್ಣಿ ಅಣಿಲೆಯರ 
ದುಗ ನೆಲ್ಮಲ್ಲ ಅಣ್ಣರ್ಮ್ವನ್‌ ಅಳಿಯೆ ತೊಜುವನಿಕ್ಕಿಸಿ ಸಗ್ಗಿಯಾದಂ 
(ಎಳ. 1%. ಹೊಸೆಕೋ: 000 4 ಸು- 9೪): ಇದೊಂದೆ ಮೆಯ್ಯುಟ್‌ದುದಿನ್ರೆ, 


ವ 


ಷಿ 


ಮುಂತುಗಾರ್ಣ ೭೧೮೮ ಮುಂದಂಡೈ 
ನಗಾವುದೊ ಮೆಳ್ತೆಡೆಯ್ದೆ ಮ. ನೆನ್ನ ಗದಾಶನ, , ನಂ ಮೈಗುಂದಿದಳಂತಗಲದೆ p 
ಯಿಂದುರುಳ್ಳುವೆಂ (ಹಣ. ೧೬-೪). ೨. ಮುಂದೆ ಒದಗಿಬರಂ ;! | ೬0): ಇಂತು ಸಖ್ಯದಲ್ಲಿ ಭೂಕಾಂತನಾ ಕೆಲಕಾಲವಿದ್ಯಾ 5 
ಬಳಿಕ ಸಂಭವಿಸು : ಇತ್ತರ ತಂತುವಾಯಿಕೆಯಂಂ ತನಗೆ ವಚಂತಪ್ಪ | ಕಲಿತರು ದ್ರೋಣನೆಲಿ ಬಳಿಕಲಳವಿದೆಗಳ (ಸರತ. ೦-೨೨), ೫. 


ನಿರ್ಗಮೋಪಾಯಮಂ ಚಿಂತಿಸಿಕೊಂಡು ಸಂತೆಸಂಬಟ್ಟು (ತಂತ. 2೩-೦೪) : 
ಮುಂತಪ್ಪ ಕಜ್ಮಗಳ ಕನಸಿನೊಳು ರಕ್ಕಸರೆ ಕ:೦ತನರಿದೆ2 (ವಂಕಾರಾ, 3-6 
ಸೊಸ): ಮುಂದೆಪ್ಪ ಆದಿಭಟ್ಟಾರಕರ್‌ ಬೆಸಸೆ 
(ತಾಪುಂಘು- 8೪) ನ ಇಂದಿದೇಂ ಪೆರ್ಮೆವಾಂಟುವನೆಂದು 
ಮಣಂದಪ್ಪುದಂ ನೆರೆಯಲಣಿಯೆನಲ್‌ ನಿಂದಂ (100ರ 
೩. ಹಿಂದೆ ಆಗಿಹೋಗಿರು;: ಮುಂದೆ ಸಂ: 


ಭುಃ 


ನಿಷ್ಟಪ್ಠ ಫಲಂಗಳಂ 


ಭವಿಸು : ಸುರ ಮನುಜ 
'ಜಗೆ ಭುವನಾನ್ತರದೊಳ್‌ ಮುನ್ನಾದವಿನ್ನುದಿಪ್ಟವವಿನ್ತೀದೊರೆಯ 


ಜಿನಭವನಮಲ್ಲೆಂಬರ ಮಾತು ದಿಟಂ (ಕ, ೪॥॥. ಶಿರರೊ- ೩೬.೫೨ ; 1019): 


೪. ಮುಂಚಿತವಾಗಿ ಬರು ; ಪೂರ್ವಭಾವಿಯಾಗಿ ಬರು: 
ಮುಂದಾಗಿ ಬಿನಪನುದಯಾನಂದದೊಳೆಸ್ತಮಯಸಮಯಡೊಳ್‌ ಸಂಜೆ 


ಕರಂ ಪಿಂದುಟ್‌ದುದಂತೆ ಕೆಲರೊಡವಂದಾದುದಯದೊಳೆ ಸಾರ್ವರೆಡ 


ರೊಳಗಲ್ವರೆ (ಕಾವ್ಶಸಾ- 6೯ ಕೂವ್ರಳ), 


[ಆ ಮುಂತ್ತು- / ತೆಲು, ಮುಂದು ; ನಾಯ್ಕ. ಕುರುಖ್‌, ಮುಂದ್‌ ; 


ಪರ್ಜಿ. ಮಲ್ಲೊ. ಮುಂದಿ] 
ಮುಂತುಗಾಣ್‌ ` ಮುಂದುಗಾಣ್‌ ' ನೋ. 
ಮುಂತುಗೆಡಿಸು ' ಮುಂದುಗೆಡಿಸು "ನೋ. 
ಮುಂತುಗೆಡು ` ಮುಂದುಗೆಡು ` ನೋ 
ಮುಂತುಗೊಳ್‌ ` ಮುಂದುಗೊಳ್‌ ನೊ 
ಮುಂತುದಿ (ನಾ). ಮುಂಭಾಗದ ತುದಿ : ಅಂಚು : (ಮುಂತುದಿಗಿಂತ) 
ಹಿಂಭಾಗ ನೀರಿನಲ್ಲಿ ಹೆಚ್ಚಾಗಿ ಮೆಸಳುಗಿ (terme ಇಂಕು). 
(ಮುಖಂ, (ಆ ಮುನ್‌) ತುದಿ] 
ಮತೆ. ಮುಂದೆ, (ನಾ) ೧. ಮುಂಭಾಗ: ಮುಂದುಗಡೆ : ; 
ತುಳಾರಕ್ಕೆ - ಮುಂದು. ಮಂತ ; ಏಂದು. ಪಂತು: ಮುಂದೆ, ಮುಂತೆ | 
(8ನುದ- 0೨0 ಶ್ರೋ). ೨. (ಆಲಂ) ಮುಂದಿನ ಯೋಚನೆ ; ಗಂಡುಜಿಂಕೆ 
ಗೇನು ಚಿಂತೆ ಪ್ರಣಯಕಿಲ್ಲ ಹಿಂತೆ ಮುಂತೆ (ಸ್ಮಶ್ನಕೊ. ೩೨೪). ಮುಂಜಿ, ; 
೦: ಮೇಲಿನ 'ಶಮದ' ಪ್ರಯೋಗವನ್ನು ನೋಡಿ. [. ಮಂತ]! 
ಮುಂತ್ಕೆ. ಮುಂದೆ (ಅ)... '೧. ಮುಂಭಾಗದಲ್ಲಿ ; ಮುಂದುಗಡೆ 
ಯಲ್ಲಿ: ಚಿತ್ರಪಟಮನಾ ಚೈತ್ಕಾಲಯದ ಕಲದ ಪಟ್ಟಸಾಲೆಯ ಮುಂತೆ, 
ನೇಜ್‌ ನಿದಾಭಿಲಷಿತಕಾರ್ಯಸಿದ್ಧಿಯನೆ ಪಾರುತ್ತಮಿರ್ದಳ್ಳ (604. 
೩-೪೩ ವ) : ಕಂತುಕವನು ಕೈಗೆ ಬರಲೀಯದೆ ಮೇಲಾಂತು ಕುಟಿಲದೇವತೆ! 
ಗಳು ಕಾಂತಾಸೀಮಂತರತ್ತ ರತ್ನ ಜಿಯ ಮುಂತೆ ಬೇಗದೊಳಿರಿಸಿದವು! 
(೪೫೫. 80-006)... ೨. ಎದುರಿಗೆ: ಸಮ್ಮುಖದಲ್ಲಿ: ಸಮಕ್ಷ 
ದಲ್ಲಿ: ರೂಧಿಗೆಂದೆಲ್ಲರ ಮುಂದೆಯು 
(ರುತ. ೫-೬೦) : ಅರಸ , , , 


ಲಲಿತಾಂ 


ಲಲಿತಾಂಗನು 
ಬಟ್‌ಕೃಮಿಂತೆಂದಂ (ರರ್ಮಾಶ್ಶು. ೨. ೬೬) 
ಸಮಯದೊಳು ಮುಂಂತೆ ಕಿನ್ನರರು ನವರಸದಿ 
೩. ಮುಂಚಿತವಾಗಿ ; ಪೂರ್ವಭಾವಿಯಾಗಿ : 
ಪೋಗಾನುಂ ಪೆಆಗನೆ ಬಂದಪೆಂ. 
ವೆಸರೂಪ್ರ_ವುದೆಂತೆನೆ ಮುಂತೆ ನೆನಗೆ ವಸಂತನಾಗಮನಮಂ ನೆಟ್‌ 
ಸೂಚಿಸಿ ಕೊಟ್ಟೆ (ತಂದ್ರಪ್ಟ- ೭-90)- ೪. ಅನಂತರದಲ್ಲಿ: ತರುವಾ: ಯೆ 
ಆಮೇಲೆ : ಮುಂಂತೆ ಪೇಟ ರ್ವ ಕುಟ್‌ಪಂ ಕುಲ್‌ಗೊಂಡು ಕವೀಶರಾರ್ಪಂತು 
ಹಿಗಿಸುಗೆ ಕುವ್ಯದಿನಾ ಲಘುದೋಷಮೆಂ (4ರ. ೦- 03); ಮುಂತೆ. 


ತದುದ್ವಟಭೂಮಾಕಾತಂಗರ್ಧಾಗಿಯಪ್ಪದುಂ ತೋರ್ಪವೊಲಾ ಕಾಂತೆ 


ಮುಂತೆ 


ನೀಂ 
(9೭4: 0೦-30) ; ನಿನಗೆ ಪಸಂತಮೂತಿ 


ಬಂದು ನೀ; 


ಕಯ್ತಾಗಿ, 


0೩೭-೨೯೩) - 


| 


ಹಿಂದೆ ; ಪೂರ್ವದಲ್ಲಿ : ಅಂತ್ಯಜಾತಿಯೊಳರ್ಪ ಮುಂತೆ ಶೀರ್ಥದೊಳರ್ಪ 
ವಂತಿಯೇಜಾರ್ಪ ತಿರಿದುಂಬ ಶಿವಯೋಗಿ ಎಂತಿರ್ದಡೇನು (4604, 8೨2): 
ರಾವಣನೆನಿಪನೊರ್ವನುದಿಸಲ* ಬಾಧೆಯಂ ತಡೆಯದಮರರುಂ 
ರಿಯ ಪ್ರಾರ್ಥಿಸೆ (ಏರ: ೨-30-30, ಮುಂದೆ : ೧. ಗಟ್‌ಯಿಸಿ 
ರ್ಥಂ ಸಲೆ ಪಾಂಗಚಿಯದೆಯ: ಶಬ್ದಮೊಂದದಿರ್ದೊಡೆ ಮಂತ್ತುಂ 
ಟಿಸುಂ ಕೋದಂತಿರ್ಕುಂ ಕಟಲ್ಲಿ ಕಳೆಗೊಂದಿ ಮುಂಜಿ ಬಾರದ ಪದಮಂ 
(ಕವಿರಾ ೨-3) ; ಮನೆಮನೆಗಳ ಬಾಗಿಲು ಬಾಗಿಲ ಮುಂದೆ ಕನಕೆದೋರಣದ 
ಸಾಲಿಂದ ಘನತೆರವಹ ನವಿಲಾಯ್ಯಾಲೆಗಳಿಂದಲ್ಲೂಮಿಷೆಪುರವ ಪೋಲ್ತಿಹುದು 
(ಕನು ೨-೬೦): ಕುದುರೆಯ ಹಿಂದೆ ಅರಮನೆಯ ಮಂದೆ ಇರಬಾರದು. 
(ಣರ). ೨. ನಂದಿಮಿತ್ರಂ ಬಂದು ಮುಂದೆ ನಿಂದು ಕೈಗಳಂ ಮುಗಿ 
ದಿಂತೆಂದಂ (ಸ್ನೂರಾ, ೭೯-೩೬) ; ದನುಜಾಂತಕನೆಂಬೀ ನಿನ್ನ ನಚ್ಚುವೋಷಂಕ 
ಮೆಲವೊ ಮುನ್ನೆನ್ನನ್ನೆಂ ದನುಜಂ ಪುಟ್ಟಿದೆ ಸಂದುಮ ನಿನಗೀ ಪೆಸರೆನ್ನ 
ಮುಂದೆಯುಂ ಸಂದಪುದೇ (ಸಂಶ. ೬-೩) ; ಗುರುವಂ ಮುಂಡೆ 
ಪೊಗಬ್ವುದು. ಮಿತ್ರೆರಂ ಬಂಧುಗಳಂ ಪಿಂದೆ ಪೊಗಬ್ಬುದು (ಕಃ. 
೩೭-09) ನಿಮ್ಮ ಶರಣರ ಮುಂದೆ ನಾನೇತಲ ಭಕ್ತನಯ್ಯಾ ನಿಮ್ಮ 
ಶರಣರ ಮುಂದೆ ನಾನೇತಜ ಯುಂಕ್ಷೆನೆಯ್ಯಾ (586- ೩೩): ಹಿ. ಮುಂದೆ. 
ದಶಾಂಕೆಯಿಂದಿಅ:ದುದಂಿ.ಪರಮಾಯುವಿನಿಂದಮೆತ್ತೆ ದಲ್‌ ನಿಂದುದು. 
ವರ್ಷಂ (ಜಾತ, 3೪-39) ; ತಂದೆತಾಯಿಗಳಿಗೆ ಮುನ್ನಗ್ನಿಯಂ ಕೊಡದೆ 
ನೀ ಮುಂದೆ ಮಡಿಯಲುಬಹುದೆ (ಜಕಣ್ಣ . ಸಂ. 333-30) ; ಹಿಂದೆ 
ಸೋಮೇಶನು ಬರುತ್ತ ಮಂಂದೆಯೆನ್ನಂ ಕಳುಡಿದಡೆ ನಾ ತಂದೆ (244. 
38-00): 9. ಹಿಂದೆ ನುನಾಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ 
ಮುಂದೆ ಮಂಕ್ರಿಯಾಗಬೆಕೆಂಬ ಯಂಕ್ರಿಯಿಲ್ಲ (ಂಸವ: ೦ ; ಮುಂದಾ 
ಸ್ತ್ರೀರತ್ನಮನೊಲವಿಂದಂ ಪಡೆದಷ್ಟೆ ನೆಂಬುದಂ ಸೂಚಿಸುವಂತೊಂದೆರಡ್ಟು 
`ದಿನದೊಳತ್ಯಾನಂದದೆ ಕಡುಜಾಣೆ ಮಾಣಿಕಂಗಂಡಿರ್ದಳ" (೧0೪. ೬೨೨೦) : 
ಇಂದು ನೀನಾ ಪಾಂಡುಪುತ್ರರನಂದಗೆಡಸದೆ ಬಟ್ಟೆಯಾದೊಡೆ ಮುಂದೆ: 


Fp) 


& 


ತೆ 


ಜೀ ಓಟ 


ಬೆಟ್ಟಿತು ರಂಜಕಂರಿಯ (ಕುಪ್ಶಾ ಲ 6-9): ಓ. ಮೊತ್ತಮೊದಲು ; 
ಪ್ರಥಮತಃ : ಮುನ್ನಮೆ ತೆಅಕಿದಜುದಿಂಗಲ್ಹರಮಾಜಾದ ಕಾಂಡಕಪ್ರಪಂತ 


ಗುಹೆಯೊಳಗಣಿಂದೆ ಚಕ್ರರತ್ನಂ ಮುಂದೆ ನಡೆಯೆ (೦. 0೩-6೦ ೭); 


ಕಳಸೋದರೆ ಕನ್ನದಂಳಿಯ ಹಿಡಿವೆ ಬಂಡಿವಿಡದರೆ ನಿಮ್ಮಿಂದ ಮುಂಜಿ 
ನಡೆವೆ (೧3ರ. ಎ೭): 
ಮುಂದೆಬರ್‌, ಮುಂದೆಬರು ಎ ೧. ಅನಂತರ ಸಂಭವಿಸು : 


ತರುವಾಯದಲ್ಲಿ ಉಂಟಾಗು. --ಒದಗು : ನಿಜಧೈರ್ಮದೆ ಗಣಿಸದೆ 
ಮಂಂದೆಬರ್ಪುದಂ ಬೆಳ್ಮಸವಾಳ್ತುದು ಕಜ್ನಂ 
೨. ಮುಂದುವರಿ : ಆಸಕ್ತಿವಹಿಸು : ಕಾಳೂರಿನ ಅಡಿಗಳು ಹೆ! oN 
ಕೊಡಲು ಮುಂದೆ ಬಂದರೆ (ಕವತ. 0೩)... ೩. ಅಭಿವೃದ್ಧಿಯನ್ರು 
ಹೊಂದು: ಏಳಿಗೆಯಾಗು: ಅವಿರತವಾದ ಅವರ ದುಡಿಮೆಯಿಂದ ಎರಡೇ 
ವರ್ಷಗಳಲ್ಲಿ ಅವರೆ ಸಂಸ್ಕೆ ಮುಂಂದೆಬಂದಿತು (69). [Ga ಮುಂತೆ] 
ಮುಂದಂಡೆ, (ನಾ). ಮುಂಭಾಗ ; ಮುಂದುಗಡೆ: ಹೆಂಗಸರು 
ಬಾಗಿಲಿಗೆ ಬಂದು ಗುಡಿಸಲುಗಳ ಮುಂದುಡೆಯಲ್ಲಿ ನಿಂತುಕೊಂಡು . «i 
ಅಕ್ಕಪಕ್ಯದಲ್ಲಿದ್ದವರಿಗೆ ಅವನನ್ನು ' ತೋರುತ್ತಿದ್ದರು. (ಕೃತ. 3೬). 
[ಮುಲ್ಯ (ಎ ಮುನ್‌; )+ ದಂಡೆ ] 
'ಮುಂದಂಡೆ, (ನಾ). ಮಲ್ಲಯಬದ್ಧದ ಒಂದು ಬಗೆಯ ಪಟ್ಟು,-ವರಸೆ ; 
ಚಿರದೇವಂ , , . ಅವನಂ ತುಡುಂಕೆ ಮುಳಿಸಿಂದವನುಂ ಮೊಚ್‌ದೆಟ್ಟು 


(cas6t. ೦೬-೦6) 


ಮುಂದಟ್ಟು 


ಡೆಯ 


ಜೀ ಮೆ. 


ಮುಂದಂ। 

ದೋರ್ಕುಮೇ (398. ೪-0೪೦): 
[ಮೂಂ್ಣ( ನ ಮುನ್ಸ್‌ ) 1 ದಂಡೈ (ಆ ದಂಡಿ) ] 

ಮುಂದಟ್ಟು (ಕ್ರಿ). ೧. ಮಂಂದಕ್ಕೆ ಅಟ್ಟು,-ಓಡಿಸು: ಮುಳಿಸಿಂ 
ಮುಟ್ಟುವ ನಾಯ್ಗಳನೆ ತುಂಡಿಸಲ್ಕಿಂದುಲ್‌ ಕಿರ್ಗುಟ್ಟುತೆ ಪಖಂದಟ್ಟಿ 
ಪೆಡಂಮುಟ್ಟುತೆ ಸೂಕರನಡರ್ದು ಸಾರ್ದುದು ಮೆಳೆಯಂ (೧0. 0-003)- 
೨. ಮುಂಚಿತವಾಗಿ ಅಟ್ಟು: ಪೂರ್ವಭಾವಿಯಾಗಿ. ಕಳುಹಿಸು : 
ತನ್ನೊಳೀ ನೆರೆಯಲಿದು ಜಯಶ್ರೀಯೆ ಮುಂದಟ್ಟಿದೆಕ್ಕಾವಳಿಯೆಂ 
ಬಂತಿರ್ದುದಂ ಕಂಠಿಕೆಯಂ . , . ಕಟ್ಟಿದ ಖೇಚರೇಂದ್ರಂ (೪: ೦-೬); 
ಗಿರಿಜಾವಲ್ಲಭನೊತ್ತೆಗೊಟ್ಟ ವೆಜ್‌ಯಂ ಸೈತಿಕ್ಯವೇಟರಾ ಬಂದೆಪಂ ಹರಿ 
ಮುಂದಟ್ಟಿದನಿಂದು ಕೌಸ್ತುಭಮಂ (ಸೂಸು. ೯-೦೬೬); ಆಳ್ಗಳಂ 
ಮುಂದಟ್ಟಿ ಸಡಗಶದಿ ಬರುತಿರ್ಪನು (ಕಾಂಊರೆ. 69-068), 

[ ಮುಂದ್ಕು ( ಆ ಮುಂತ್ಯು) 4 ಅಟ್ಟು 1 

ಮುಂದಡಿ (ನಾ). ಕಾಲಿನ ಮಖಂಭುಗ ; ಮುಂಗಾಲು : ಅಡಿಗಡಿಗೆ 
ಗೆಡಬಡಿಸುತಿಹ ಮುಂದಡಿ ಎಸೆಯೆ . . . ಹೆದಳ ಕಂಗೆಟ್ಟು ಡೆಂಡಣ್‌ಸಿ 
ಸರಳಿಸುವ ಹೆ೦ಿಣಂಗಳೆಂ ನೋಡಿ ಮುಂದೋಡಿ ಕೆಡಹಿದವು ದೀಪದ 
ಹುಲಿಗಳು (ಸೋಕ, ೩-3೪). [ವಂಂದ್ಯು (ಇ. ಮಂತ) + ಅಡಿ] 


ನೂ: ೊರ್ಕಿರೆ 


ಆಲ್ವರಿವನೇಂ ಬಗೆ ಸೆ. 


ಮುಂದಡಿಯಿಡು (ಕ್ರಿ). ಮುಂದಕ್ಕೆ ಹೋಗು; ಮುಂದುವರಿ : 
ತುಡುಕುವರೆ ಧನುವಲ್ಲ ಮುಂದದಿಯಿಡಲು ಸಾರಥಿಯಿಲ್ಲ ರಥ 


ಕಡಿವಡೆದುದು (ಕುನ್ಮಾರ್ರೋ- ೬-೩); ದೃಧನಿಶ್ಚಯದಿಂದ ಪ್ರಯತ್ನಿಸು 
ವವನಿಗೆ ಎಂತಹ ದೊಡ್ಡಕಾರ್ಯವಾದರೂ ನಿಶ್ಚಯವಾಗಿ ಕೈಗೂಡು 
ವುದು. ಅವನು ಧೈರ್ಯದಿಂದ ಮುಂದಡಿಯಿಡಲಿಕ್ಕೆ ಬೇಕು ಮಾತ್ರ 
(ರಂ. ೩). ಮುಂದು ( ೬ ಮುಂತ್ಕು) -- ಅಡಿಯಿಡು ] 

ಮುಂದರಿ ` ಮುಂದುವರಿ ' ನೋ. 

ಮುಂದರಿವು (ನಾ). ಮುಂದಿನದನ್ನು ತಿಳಿಯುವ ಜ್ಞಾ ನ; ಭವಿಷ್ಯ 
ಜ್ಞಾನ: ಇವನು ಮೊದಲು ಟೈಟನರೊಡನೆ ಯುದ್ಧಮಾಡುತ್ತಿದ್ದ 
ಸಸಿಗೆ ಸಹಾಯ ಮಾಡಿದನು. ಹಾಗೆ ಮಾಡಲು ಕಂರಣವೇನೆಂದರೆ 
ಆಮಗೆ ಮಂಂದರಿವಿತ್ತು (ಏಿವೃಶ್ರ- 1:3) ರೀಂಕ): 

[ಮುಂದ್ಕು ( 5 ಮುಂತ್ಕು) + ಅರಿವು( < ಅಜ"ವು) ] 
ಮುಂದರುಗು (ಕ್ರಿ). ಮುಂದಕ್ಕೆ ಚಲಿಸು ; ಮುಂದುವರಿ : ಈ ಬನ 
ದೊಳಗೆ ಇರುಳಿದ್ದು ಭಾಸ್ಕರೋಪಯವತಾದ ಬಳಿಕ ಮುಂದರುಗುವೆ: 
(son. ೨-೦೩-9): [ಮುದ್ದೆ ( ಆ ಮಂತ) 4 ಅರುಗ್ಗು ] 
ಮುಂದಲೆ (ನಾ). ೧. ತಲೆಯ ವೆಬಂಭಾಗ್‌ : ಬರದೆ ಸುಟ್‌ದಾವರ್ತಂ 
ಪುಂಸ್ತೀಜನಕ್ಕೆ ಶುಭಪ್ರದಂ . ... ಒಂದೆ ಮುಂದಲಿಯ ಸುಂಬ್‌ಯುಂದಕ್ಕುಂ 
ಕಳ್ಳೆಂ ಮಹೀವಳಯಾಗ್ರದೊಳ್‌ (ರೋಕೋಶ. ೦೦-೨೩); ಶಾರಿಗೆಸೆದುದು 
ಮುಂದಲೆಯೊಳಗರಳೆಲೆ ಬಹುರತ್ನನೂತ್ಮಕಾಂತಿಪ್ರಕರಂ. (೧ಂಕ, ೩-6೦): 
ಮೂರುತಿ ಹೊಯ್ದು ಕರ್ಣನ ಕೆಡಹಿದನು ಮುಜ್‌ಯೊಡೆದನೆದೆಯನು 
ಹಾಯ್ದು ಮುಂದರೆಗೆ (ಕುಣ್ಮಕ- ೦೨-೨೭): ೨: ತಲೆಯ ಮುಂಭಾಗದಲ್ಲಿ 
ರುವ ಕೂದಲು; ಮುಂಗೂದಲು : ಕೃಷ್ಣೆಯ ಮುಂದಲೆಯಂ ಪಿಡಿದೆಟಕಿ 
ಪಲ್ಲಿಯೆ ತಲೆವಿದರ್‌ ನಮ್ಮ ಬೀರೆಮಂ ಕೌರವರುಂ (ಶಂಶಶಾ- ೭-೩0 ; 
ಮುಂದಲೆಯಂ ಪಿಡಿದೆನ್ನಯ ಮುಂದೆಚಿಕಿದನಲಜಿಯನುಯ್ದ್ಹು ವಪರಿಭವಿಸಿ 
ವಳ್ಳೆಂದುರಿದು ಸೊರ್ಕಿ ದವನಂ ಕೊಂದೆಂ ಕುರುಪತಿಯಂವಂಂ ಕೊಲಲ್ಬಡೆದ 
ಪೆನೇ (ಗರಾಜ2- ೬-೨೬); ನಿಲಲಿ ಸುಭಟರು ಜೋಡಿಯಲಿ ಪರಬಲಕೆ ಜಾಜುವ 
ಜಯಸಿರಿಯ ಮಂಂದಲೆಯ ಹಿಡಿಹಿಡಿಯೆನುತ ಹೆಕ್ಕಳಿಸಿದನು ಕುರುರಾಯ 
(ನಾತ: 3-3೦). . ೩. ಮುಂಭಾಗ : ಮುಂದುಗಡೆ : ಮುಗಿಲಿನ 


ಮುಃ 
ಮುಂದರೆಯುಪ್ಪರಿಗೆಯ ನೆಲೆ. ಮೆಚ್ಚಿದೆ ಗುಡಿಸರೊಳಿಹರೊಲಿದೆ 


20 


38 


40. 


ಮುಂದಳರ್‌ 


(ನಕ್ಕೆ: ೨-00): ೪. ಮುಂದಿನದು ; ಭವಿಷ್ಯಕ್ಕೆ ಸೇರಿದುದು ; ಅಯ 
ಅಂಚುಗಳಲ್ಲಿ ಇರಿತ , ಹದನವಾಗುತ್ತಿದ್ದರೂ ಮುಂದಲೆಯ.. 
ಸಿಹಿಕಡಿಗಳಿಗಾಗಿ ಏಳಲೇಬೇಕಾಗಿತ್ತು (ಕಿಕ್ತಳ್ಕ. ೩೬): 
ಮುಂದಲೆಯ ಹೂ ಎ ಮುಂದಲೆಬೊಟ್ಟು : “ ಮಖದಲೆಯ ಹೂ 
ಲಲಾಮಕಮೆಂಬುದು " (ಹಣಾಯೂ- ೯-೬೯). 
[ಮಘ (5 ಮುನ್‌ ) 4 ತಲೆ] 
ಮುಂದಲೆಗೊಡು (ಕ್ರಿ). ತಲೆದೋರು : ಜೆಜು ಬೆಳೆದುದು ಮನದೆ 
ಮಿಡುಕಿನ ಮುಕ ಮುಂದಲೆಗೊಟ್ಟುದಟ್‌ಎನ ಸೆಜಗು ಹಾಟ್‌ತು 
(ತುವ್ಮಾಸ- ೦೪-೨೪): [ಮುಂದಲೆ + ಕೊಡ್ಕು ] 
ಮುಂದಲೆಗೊಳ್‌ (ಕ್ರಿ). ಮುಂಗೂದಲನ್ನು ಹಿಡಿದುಕೊಳ್ಳು : 
ಕೆಡೆನುಡಿದಿಂತು ನಡೆದು ಮುಂದಲೆಗೊಂಡು ಕೆಡಹಿ ಕೆಕ್ಕಳಗೆಳದೆರ್ದೆಗೆ 
ಅಡಿಯಿಟ್ಟು ಕರುಳ ಸೀಜುಂಬುಳಾಡುವನೆದು ಪೊಡೆಗೆ ಕೂರಸಿಯಿತ್ತು 
ದಾಗ (ಶ್ರೀಶಾಂ- ಅಣು): [ ಮುಂದಲೆ 4 ಕೊಳ್‌ ] 
ಮುಂದಲೆಬೊಟ್ಟು ಶ್ಚ (ನಾ)- ಹೆಂಗಸರು ತಲೆಯ ಮುಂಭಾಗದಲ್ಲಿ ಧರಿಸುವ 
ಒಂದು ಬಗೆಯ ಆಭರಣ : ಬೈತಲೆಬೊಟ್ಟು : ವಖಂದಲೆಬೊಟ್ಟು :- 
ಸ್ತ್ರೀವೇಷಕ್ಕೆ ಮಾತ್ರವೇ ಮಾಸಲಾಗಿರುವ ತೊಡಿಗೆ ಇದು (ಶಾರ್ಶಿಸು- ೪೬). 
[ ಮುಂದಲೆ _.. ಬೊಟ್ಟು ( ಬಟ್ಟು) ) 
ಮುಂದಲೆವಣಿ (ನಾ). - ಮುಂದಲೆಬೊಟ್ಟು : ವಣಿಜಸತಿಯರು , . . 
ಹಿಣಿಲ ಕುರಿಯ ಹೊಳೆವ ಮುಂದಲಿವಣಿಯ ಮುಕರ ಮು:ಖಾಂಬುಜದ 
ಪದರುುಣರುಣತ್ಮೃತಿ ಇಡಿಯೆ ನಡೆದುದು ಬೀದಿಬೀದಿಯಲಿ (ಕು: 
೧9-0೬):  [ ಮುಂದಲೆ 4 ಮಣ್ಮಿ] 
ಮುಂದಲೆವಾಯ್‌ (ಕ್ರಿ). ತಲೆಯ ಮುಂಭಾಗಕ್ಕೆ ಹಾಯು, ಎರಗು : 
ಹೊಯ್ದರೊಳಬಿದ್ದವರ ಮುಂದಲೆವಾಯ್ಡು ತಿವಿದರು, . - ಉಭಯದ 
ಕಯ್ದುಗಾಲರು ನೀಗಿದರು ನಿಷಪತಿಯ ಹಣರ£ಣದ (ಕುವ್ಯಂ- ೦೯-೦೦). 
[ವಂುಂದಲೆ. ಚ ಪಾಯ್‌] 
ಮುಂದಲೆವಿಡಿ (ಕ್ರಿ). ತಲೆಯ ಮುಂಭಾಗದ ಕೂದಲನ್ನು ಹಿಡಿದು 
ಕೊಳ್ಳು : ಮುಂದಲೆಯ ಜುಟ್ಟನ್ನು ಹಿಡಿಮುಕೊಳ್ಳು ; 
ಪಾಂಚಾಲಸುತನು . - - ಅದಿ ಮುಂಂದಲೆವಿಡಿದು ಬಾಗಿಸಿ ಕೊಯ್ದನಂತನ 
ಕೊರಳನು (ಕುಠ್ಮಾರ್ರೋ, ೮೯-3): ಅಪಸ್ಮಾರವತಿಕೋಪದಿಂ ರುದ್ರನಂ 
ಮುತ್ತೆ ಮುಂದಲೆವಿದಿದು ಕೆಡಹಿ ಪಾದಂಗಳಿಂ ತೊತ್ತಳಂದುಳಿದು ಶಾಂಡವ 
ರೂಪಮಂ ಧರಿಸಿ ಕುಣಿವುಶಿರೆ (ತೆಂಪು- ೨೦-೩೨)- 
[ಮುಂದಲೆ '_. ಪಿಡಿ] 


ಯು 


ಗ- 


ಮುಂದಳ (ನಾ). ಮುಂಭಾಗದಲ್ಲಿರುವ ಸೈನ್ಯ; ಮುಂಚೂಣಿಯ 
ಪಡೆ: ಮುಂದಳವನು ಫೊಯ್ಯೂತ  ಕದನದೊಳುರುಳದನವನು 
(ತರ್ಥತ- ೩೨೪೪); ಜಪಾನಡೆವರು . . :- ಮುಂದುವರಿಯುತ್ತ ಬಂದರೆ. 


ಅವರ ಮಂಂದಳವನ್ನು ತಡೆಯುವವಕ್ಕಾಗಿ ಮೊಗಲ ಸರಾಯಿ ಎಂಬುವು 
ಎರಡನೆಯ ಸೇನುಮುಖವೆಂದು ಬಗೆಯಲುಯಿತು (ಹಕ: &೬)- 
[ಮುದ ( ಇ ಮುನ್ನ) 4 ದಳ್ಳ (ಇದಲ ] 

ಮಂಂದಳ್ಳ (ನಾ). ಮುಂಭಾಗದ ನೆಲ. -ಭೂಮಿ : ಗೋದಾವರಿಯು 
. ಎ ತುದ ನೀರನ್ನು ಬಾಗಿಲದ ಮುಂದಳಕೆ ಚಿಮುಕಿಸಿದಳು (6ಕ್ತರ್ಕ. ೩೩೬) - 
“ಮನೆದಳ' ಪರಾ. [ಮದ್ಯ (೬ ಮಂನ್ಸ್‌) -- ತಳ (ಇ ತಲ) 

ಮುಂದಳರ್‌. ಮುಂತಳರ್‌ (ಕ್ರಿ). ಇ. ವಖಂದರುಗು ; ಮೋನದೊಳ್‌ 
ಮುಂದಳರುತ್ತೀ ಪಾದಿದಾಕೆಗಳ್ಲಿ ಪೂವುಡಮೆಂಕುಡುವೆಂ (3೫.೦೬ -೦೩5ರ) 
ಮುಂತಳರ್‌ : ಮುಂತಳರ್ದು[ಣಣಾ. ತೆಣದಿ] ಮಿಗೆ ತನ್ನ ಬಾಂಧವ 
ಸಂತತಿಯನೊಡಗೊಂಡೆ ನಿಷಧನ ಚಿಂತೆಯನು ವ೭ಹರಿಸಬೇಕೆಂದೈದಿತಾ 
ಹಂಸೆ (ಕತೆ, ೨-೪3). [ಮುಂ (ಮುನ) 4 ಆಳರ್‌] 


| 


ಮುಂದಳೆ 


ಮುಂದಳೆ (ಕ್ರಿ). ಮುಂದಕ್ಕೆ ಚಲಿಸು... ಸಾಗು ; ಆ ಬಲಂ ಕಂಡುದಭ್ರ 
ಮಾರ್ಗದೊಳೆ ಮಂಂದಳೆಯುತಿಹ ಮೇಘನಾದನಂ (ಕೈ ಬರಾ. ೪.೦೪ ; 
ಸೌಮಿತ್ರಿ ಮತ್ತೆ ಭೂಜಾತೆಸಹಿತ. .. ಮುಂದಳೆದುಗ್ರಮೃಗಪಕ್ಷಿಗಣದಿಂದೆ 
ಘೂರ್ಮಿಸುವ ಹಳುವಮಂ ಪೊಕ್ಕನು (ಕಟ: ೦-೬). 

[ಮು (ಇ ಮುನ್‌) 4 ತಳ್ಳೆ,] 

ಮುಂದಲ (ಕಿ) ೧- ಮುಂದಾಗುವುದನು, ತಿಳಿ; ಭವಿಷ್ಯವನ್ನು 
ತಿಳಿದುಕೊಳ್ಳು : ಅಂತೊಗೆದನೇಕೋಶ್ಟಾತಂಗಳಂ ಕಂಡು ಮುಂದಜೌವ 
ಚದ್ರರೆ ವಿದುರನಿಂತೆಂದಂ (ಶಂಶಶಾ- 0-083 2) ; ಮುಂಂದಜೀಯದೆ. 
ದರೂಥವ ಕಳುಹಿ ಕೆಟ್ಟು ಕಲಹಂವನಿಪನ . , , ಎಂದಳ್ಳೆವಾಣಿತು 
ಸಕಲಸುರನಿಕರ (640 - ೩-೫೦-೦೪). ೨. ಮಂಂದಾಲೋಚನೆಯಿಂದ 
ಕೂಡು ; ದೂರದೃಷ್ಟಿಯನ್ನು ಹೊಂದು: ತಂದೆನಿಂದು 
ಮುಂದಜಿಯದೆ. ಸೀತೆಯಂ (ಕಂಡರು. 6-0೩೦) : ಕಣ್ಣ ಕೋಪಕ್ಕೆ. 
ಮುಂದಣೀಯದೆ ನುಡಿದೆ ಮನ ಮೆಚ್ಚಿ ಮರುಳಾದೆ ನೋಡವ್ವಾ (ಸನ: 
830) : ಮುಂಂದಜಯದ ಮುಗ್ಗೆಯೆಂದುದಕ್ಕೆ ನಗುತ್ತುಂ ನಡೆದು 
(ಶು: 4-34 ನ). ೩, ದಾರಿ ಕಾಣು ; ದಿಕ್ಕು ತೋಚು': ಶಿವಶಿವಾ 
ಬಲುಮಬ್ಬಿನಲಿ ಮುಂದಜ್‌ಯದೆನ್ನಯ ಕೊಬ್ಬ ಸ್ಪಿನೇವಣ್ಣಿಸುವೆನು (ಕುಂ. 
೬೬) ; ಇತ್ತಲವನಿಪನಸುರಹರನ ಕಳುಹಿದ ಚಿಂತೆಗಿತ್ತಾ ನಿಜಬುದ್ಧಿಯಂ 
ಮುಂದಅಾಯದಿರೆ (ಯಣ. 5-30) ; ಭಾವಕಿಯೊರ್ವಳ ಬೆನ್ನಟ್ಟಿ ಕಡು 
ಮುವನಾವಸ್ಥೆಯಿಂ ಮುಂದಜತಯದೆ ನೀವಿಯನೆತ್ತಿ ಹಿಂಗೂಡಿ ನಗಿಪ ಹಾಸ್ಕ 
ಭಾವದ ವಿಟನೊರ್ವನೆಸೆದೆ (ಕಠ. 4-0). 

[ಮುಂದು (« ಮಂಂತು) + ಅಜ] 

ಮುಂದಾಗ 'ಮುಂತ್ಕು' ಪರಾ. 

ಮುಂದಾಗ್ಯು 'ಮುಂತ್ಕು' ಪರಾ. 

ಮುಂದಾಲೋಚನೆ. (ನಾ). ೧. ಮುಂಡಾಗುವುದರ ಬಗೆಗಿನ ಆಲೋಚನೆ; 
ಮುಂದಿನ ಆಲೋಚನೆ : ಚಂದ್ರನಿಗೊ ಮಂಗಳಗ್ರಹಕ್ಕೊ ವಲಸೆ 
ಹೋಗುವ ಪ್ರಯತ್ನ ಈ ಮಂಂದಾಲೋಚನೆಯಿಂದೆಲೆ ಆರಂಭವಾಗಿರ 
ದಿದ್ದೆರೊ, ಅದು ಬೇಗನೆ ಕೈಗೂಡಿದಷ್ಟು ಕ್ಷೇಮವೆಂದು ಕಾಣುತ್ತದೆ 
(ರೇಕಿ. ೪೩)- ೨. ವಿವೇಕ : ವಿವೇಚನೆ: ಆಗ ಮುಂದಾಲೋಚನೆ 
ಯಿಲ್ಲದೆ ಆ ಕೆಲಸವನ್ನು ಮೂಡಿದ್ದರಿಂದ ಈಗ ಪಶ್ಚಾತ್ತಾಪಪಡುತ್ತಿದ್ದೇನೆ 
(ಕೂತ) [ಮುಂದ್ಕು (< ಮುಂತ್ಕು) 4- ಆಲೋಚನೆ] 

ಮುಂದಾಳ್‌, ಮುಂದಾಳು(ನಾ),೧. ಎಲ್ಲರಿಗಿಂತ ಮುಂದೆ ಇರುವವನು; 
ಮುಖಂಡ ; ನಾಯಕ; 'ಮುಂದಾಳ್ತನ' ಪರಾ- ಮುಂದಾಳು ; 
೧. ಆತ್ಮನಿರೀಕ್ಷಣೆಯಿಂದಲೇ ನಾವು. ಮುಂದುವರೆಯಬಹುದು ಎಂಬ 
ಮುಂದಾಳುಗಳ ಭಾಷಣದಿಂದ ಏನೂ ಪ್ರಯೋಜನವಎಲ್ಲ (ಕಣ. ೩) ; 
ರಾಯರೂ ನಮ್ಮೂರಿನ ಒಬ್ಬ ಗಣ್ಯವ್ಯಕ್ತಿಗಳೆದೂ ಮಂಂದಾಳುಗಳೆಂದೂ 
ಮಹಾಪುರುಷರೆಂದೂ ತಿಂದೇ ಇವರ ಸಹಾಯವನ್ನು -ಅಪೇಕ್ಷಿಸಿರಲೇಕು 
(ಉಡ. 22) ;. ಶಾಸ್ತ್ರಜ್ಞರಲ್ಲಿ ಅವರು ಮುಂದಾಳು (ತನ್ನತೊ. 90). 
'ಮುಂದಾಳುತನ' ಪರಾ. ೨. ಮುಂದಕ್ಕೆ 'ಕರೆದೊಯ್ಯುವವನು : 
ಮುನ್ನಡೆಸುವವನು : ಅಂಧನ ಕೈಲಿ ಕೋಲಿತ್ತು ಕರದೊಯ್ದನು 
ಮುಂದಡಿ ತಪ್ಪಿ ಗುಂಡಿಗೆ ಕೆಡಲು ಅಂಧಕನ ತಪ್ಪೊ. ಮುಂದುಳಿನ 
ತಪ್ಪೊ (ಕನಕ, ೦೨೦-೪): [ಯುಂದ್ಕು (೬ ದಮಂಂತ್ಕು) 4. ಆಳ್‌] 

ಮುಂದಾಳಿಕೆ (ನಾ). ನಾಯಕತ್ವ ; ಮುಂದಾಳುತನ ; ಅವರ 
ಮುಂದಾಳಿಕೆಯಲ್ಲಿ ಇದರ ಕೆಲಭಾಗವನ್ನು ರುಗದಲ್ಲಿ ತೋರಿ ನನ್ನ 
ಮನಸ್ಸಿಗೆ ಉಲ್ಲುಸವನ್ನು ತಂದಿತು (ಕೋಕ). ೫, ಮುನು). 

[ಮುಂದಾಳು (ಆ ಮುಂದಾ) + _ ಇಕೆ] 
ಮುಂದಾಳು 'ಮುಂದಾಳ?” ನೋ. 


೭೧೯೦ 


ಮುಂದಿಡು 


ಮುಂದಾಳುತನ 'ಮುಂದಾಳ್ತನ' ನೋ. 
ಮುಂದಾಳ್ತನ, ಮುಂದಾಳುತನ (ನಾ). ಮುಂದಾಳಿಕೆ ; ಹಿಂದುಸ್ತಾನ 
ಮಿದು ಪೂಣಗಸ್ವುತಂತ್ರ್ಮ ಪಡೆದಿದೆ. ಪೌರ್ವಾತ್ಮಜಗತ್ತಿನ ದು:ಂದಾಳ್ವನದ 
ದುರಿಯಲ್ಲಿ ಹೆಜ್ಜೆ ಇಟ್ಟಿದೆ (ಗಂ: 6) ; ಯಾವ ಕಾರ್ಯಕ್ರಮವಾಗ 
ಬೇಕಾದರೂ ರಂಗನ ಮುಂದಾಳ್ತೆನೆ ಬೇಕೆ(ಬೇಕು (ರಂಗರೋ 36) - 
ಮುಂದಾಳುತನ: ಸಮಾಜದ ಮುಂದಾಳಂತನವನ್ನು ವಹಿಸಿ (3ರ. 00). 
[ಮುಂದಾುಳ್‌ 4 - ತನ] 
ಮುಂದಿಕ್ಕು, ಮುಂತಿಕ್ಕು (ಕ್ರಿ)- ೧. ಮುಂಭಾಗದಲ್ಲಿ ಇಡು ; ಎದುರಿಗೆ 
ಇರಿಸು ; ಸೂಲೈಟ್ಟನಾಗಳ್‌ ಜವಂ ಪಿಡಿದೀಡಾಡುವ ಮಾಬಕ್ಕಿಯಂತೆ 
ಪಲರಂ ಕೊಂದಿಕ್ಕಿ ಮೆಯ್ಮುಟ್ಟ ವಂದೆಡೆಯೊಳ ಮಾಣದುರುಳ್ಳಿ ಕಟ್ಟಿ 
ರಿಪುವಂ ಮುಂದಿಕ್ಕಿದಂ ದ್ರೋಣನಾ(ಶುಶರಾ- 3-೬). ೨. ಮುಂದೆ 
ಮಾಡು ; ಮುಂದೆ ಒಡ್ಡು ; 


ಹರುಸದಿಂ ಶೇಷನಂ ಮುಂದಿಕ್ಕಿಕೊಂಡು 
ಮಣಿವಿರಸಿ ರಣಮಂಡಲಕೆ ಕಲಿಬಭ್ರುವಾಹನಂ ಬರಲು (ಸೈಜಾ. 35-0): 
ಮುಂಂತಿಕ್ಕು : ೨. ಈ ಸಾಮಷುಂ ಮಂಂ ಪ್ರಯೋಗಿಸದೇ ಕಟ್ಟಪುದೆಂದು 
ದಂಡವನೆ ಮುಂ ಮುಂತಿಕ್ಕುವಂ ಮಂತ್ರಿಯೇ (ಕಣ. ೯-೦). 
[ಮಂಂದ್ಧು (- ಮತು) 4 ಇಕ್ಕು] 
ಮುಂದಿಡು, ಮುಂತಿಡು (ಕ್ರಿ). ೧. ಮುಂದಿಕ್ಕು ೧: ಇವು ದಿವ 
ದೊಳಗಗ್ಗೆ ಳಮೆನಿಸುವ ರತ್ನವ್ರಾತಮೆಮ್ಮ ಮನೆಯೊಳ ಮಿಗಿಲಪ್ಪುವು 
ನಿಧಿಗಧಿವಾಸಿಸಲಪ್ಪುವೆಂದು ರತ್ನಂಗಳನಿತುವುಂ' ಮುಂದಿಟ್ಟಂ (64. 
03-೦೬) ; ಇತ್ತಲ್‌ ಸೌಮಿತ್ರಿಯನಿಂ ತನ್ನ ್ನ ಮನೆಗೆ ಬಂದು ಪೊನ್ನ ಪುಡಿಯ 
ನತ್ತೆಎರ ಮುಂದಿಟ್ಟು: ಪೊಡೆಮಟ್ಟೊಡೆ. (ಕೇಳಕೂ. ೦೩೩-೦) ; ದಿನಮಣಿ 
ಯರುಣನ ಮುಂದಿಡದೊಡವನೆಂತು ತಮಮಂ ತೂಳ್ಡೆಂ (ಉಳು. 
೦೦೦-೨೬). ೨. ಮಂದುಗಡೆಯಲ್ಲಿ ನಿಲ್ಲಿಸ್ತು- ಇರುವಂತೆ ಮಾಡು ; 
ಮುಂದುಮಾಡಿಕೊಳ್ಳು ; ಅಲ್ಲಿಯ ಮುನಿಜನಮೆಲ್ಲಮಾ ಕೂಸುಗಳುಮಂ 
ಕುಂತಿಯುಮಂ ಮಂಂದಿಟ್ಟೊಡಗೊಂಡು. ನಾಗಪುರಕ್ಕೆ ವಂದು (ಕಕಣ- 
) ; ಆನುಂ ಪ್ರಲಂಬಪ್ರಸೂದನನುಂ ಯಾದವಹರಿಸ್ಟೆಂದೆಮುಮಂ. 
ಂದಿಟ್ಟೊಡಗೊಂಡು ಪೊದೆವು (೬10. (೨೪೪ ಕ); ಶೇತಯ್ಯನಂ 
ಬಸದನನಸಂಖ್ಯಾತರ ಸಮಕ್ಷದೊಳನುನಯದಿ ಲಾಲಿಸುತ ಹರುಷಂಬಟ್ಟು 
ಮುಂದಿಟ್ಟು , . . ಸಾಫ್ಟಾಂಗದಂಡಪ್ರಣಮವಂ ಮಾಡಿ (ಜತಿ. ೬೬.೩೦), 
೩. ಮುಂದುವರಿ ; ಮುನ್ನುಗ್ಗು : ಕೊಂದು ಜಟಾಯುವನುತಂ 
ಮುಂದಿಟ್ಟಾ ಜನಕಸುತೆಯನೊಯ್ದಂ (ಕಾರಾ. ೩-೦೯೫). ೪ಉ. ಮುಂದೆ. 
ತರು ; ಗಮನಕ್ಕೆ ತರು: ಸೂಚಿಸು: ಬಯ್ದಿಟ್ಟು ಕುಡುವುದೀ ಪುತ್ರೆಯಂ 
ಎಂದದನವರ ವಶಜೊಳರಿಸಿ ಹತ್ತಡಿಯಿಟ್ಟು ಬಂಧು ಮತ್ತೊಂದು ಕುಹಕ 
ವನಲ್ಲಿ ಮುಂದಿಟ್ಟು ಇದ ನೀವೆ ಬಲ್ಲಂತೆ ಪರಿರಕ್ಷಿಸುವುದೆನುತೆ 
ತಿರುರ. ರೇ. 00-06) "ಅದೇ ಸಮಯದಲ್ಲಿ ಮನೆಯ. ಯಜಮಾನಿತಿ. ತನ್ನ 
ದೊಂದು ಬೇಡಿಕೆಯನ್ನು. ಮುಂದಿಟ್ಟಳು (ಯೋಕಕ. ೨೪. ೫. ಒಪ್ಪಿಸು; 
ಅರ್ಪಿಸು ; ಕೊಡು ; ಬೆಸನಾವುದೆಮಗೆ ಬಿಸನು ಬೆಸನೆಯೇಬಾಟ್ತಿ 
ಯೆಂದು  ಮುದಿಟ್ಟರ್ಣ ಸ್ರಗ್ವಸನವಿಲೇಪನಭೂಷಾಪ್ರಸರಂಗಳನಲ್ಲಿ 
ಕೆಲಬರತಿಜಡಮತಿಗಳ್ಳ ' (ಅತ). 6-033) ; ಸಂಗಂಗೆ ಸಾಷ್ಟಾಂಗದಿಂದಲ್ಲಿ 
ಪೊಡೆಮಟ್ಟು ಸ್ರಿ ಪಿಂಗದಿ:ಶಂಗೆ ಭಯಭಕ್ತಿಯೆಂ ಮುಂದಿಟ್ಟು, , . ಬೀಳ್ಕೊಂಡ. 
ನಪೆಟ್‌ಂ ಲಾಲಿಸುತ್ತಾಲಿಸುತೆ (846. 6-೬). ಓ ತೋರ್ಪಡಿಸು; ಪ್ರಕ 
ಟಿಸು; ಪ್ರದರ್ಶಿಸು: ಸೆಪ್ತಕಕ್ಷಪರಿಕ್ಷಿಪ್ರಮಾಗಿ ಅಡಕಿಲ್ಲೊಂಡಿರ್ದು 
ವೇಟುಂ ಕುಳನಗಮೆನೆ ತದ್ಭೂಮಿಕಾಸಪ್ತಕು ಮುಂದಿಡೆ. ಚೆಲ್ವಂ (ತಂದ್ರ ಫ- 
೨-೮೪). ೭. ಪ್ರಶಿಯಿಗಿ ನಿಲ್ಲಿಸು ಎದುರಾಗಿ ಒಡ್ಡು : ಲಲನಾ 
ಸ್ವರ್ಣಫನಸ್ತನ್ನೋಬ್ಬಸಿತರುವಣ್ಕಾಮೃತಸ್ನಾನಮಂಗಲಮಂ ಮಂಖ್ಯಮನಂ 
ದೊಡರ್ಚಿ ನೃಪಸೌಂದರ್ಯಕ್ಕೆ ಮುಂದಿಟ್ಟು ತನ್ಮಲರ್ವಿಲ್ಲಂ . . , ಅರ್ಥ್ಯ 


ಮುಂದಿರ್‌ 


ಮಸೆತ್ತಿ ಮನ್ಮಥನೃಪಂ ಕೊಟ್ಟಂ ಮಹೋತ್ಸಾಹದಿಂ (ಬಣಕ್ಕ. ೩-4೦). 
೮. ಉಂಟುಮಾಡು : ಒದಗಿಸು: ಉದೆಯಂಗೆಯ್ವಮೃತಾಂಶುಬಿಂಬ 
ಮೆರ್ದೆಗಂ ಕಣ್ಗಂ ಮಹೋತ್ಸುಹದೊಂದೊದವು ಮುಂದಿಡುವಂತೆ ತನ್ನ 
ಭುವನಪ್ರಖ್ಯಾತಸೌಂದರ್ಯದಿಂ - - . ಮನಂಗೊಳಿಸಿದಂ ಸಂಸಾರಸಾರೋ 
ದಯಂ (60. ೩-೪) ; ಜವದ ಜಾಣುಮೆಯಲ್‌ದು ಸೂಳ್ಗಳು ಸವಿಯ 
ಮುಂದಿಡೆ ಮೆಣಿಪ ಮೆ ಗುಡೆ ಸವಿಸುಸಿಲ ಸುಖರಸದೊಳೋಲಾಡಿಸಿದನಾ 
ಶುವರ (ಸಾಳ್ಮಳಾ- ೪-00); ತನ್ನ ಕುಲಕಂ ಚೆಲಕಂ ಮುಂದಿಟ್ಟು ಕುಂದ 
ನೊಂದಿದ ದಂದುಗದೊಳ್‌ ಕೂಂಟಿ ನಡೆವ ಕಲಿಯಂಂ ಕಲಿಯೇ! 
(ಉತ. ೦೨೬-೪). ೯. ನೆಪವಾಗಿ ಇಟ್ಟುಕೊಳ್ಳು: ಕಾರಣವಾಗಿ 
ಮಾಡಿಕೊಳ್ಳು : ಮುಂದಿಟ್ಟು ಪಗೆಕಾಯ್ದ ಪೊಲುನೆಯ್‌ಕೇಸ್‌ ಕಲಹ 
ಮನ್‌, ಆರೈಟಿಸಿ ಮುಳಿದಾರ್ಟು. ನಾಡ ಮೇಲ್‌ ನುರ್ಗಿದನ್‌ (ಅಂಗ: 
ಮುಂತಿಡು : ೧. ಜುಂಬವತಿಯೆಂಬ ಆತನ ಕುವರಿ ಕನ್ಯಾ 
ರತ್ನವು ಈ ಶಮಂತರೆತ್ತವನ್ನು ಸಹಾ ಕೊಟ್ಟು ನನ್ನ ಮನ್ನಿಸಿದನು. ಎಂದು 
ಅವರುಗಳ ಮೊಂತಿಟ್ಟು (ಈತ್ಸಃ: 000-3). ವಿ. ಅಂತು ಧರ್ಮಪುತ್ರನಂ 
ಮುಂತಿ[ಜಾಕಾಂ- ದಿ]ಟ್ಟು ಭೀಮಾರ್ಜುನನಕುಲಸಹದೇವರುಂ ದುರ್ಯೊೋ 


೬a). 


ಫನನಂ ಮುಂತಿಟ್ಟು ಯುಯುತ್ಸು ದುಶ್ಶಾಸನ. . . ಸದ್ವಾಹುಗಳ್‌| 
ಮೊದಲಾಗಿ ನೂರ್ವರುಂ ಬಂದು (ಕಂಕಣ. ೨-೭೦ ನ). ೪, ಹಿಮಕೃದ್ವಂ 
ಶಜರೆಪ್ಪ ಪುಂಡುಸುತರಂ ಕೆಯ್ಯೊಂಡು ನಿನ್ನಯ್ಬು ಬಾಡಮನಿತ್ತುಂ 
ನಡಪೆಂದು ಸಾಮಮನೆ ಮಂ ಮುಂತಿಟ್ಟೊಡೆ (ತಂತರಾ- ೯೪೪). 


೬, ಶಿವಲಿಂಗ[ಂ] ಮೂರ್ತಿಗೊಂಡು ನಂದಿಯ ಹೃದಯಕಮಳಮನೊತ್ತರಿಸಿ 
'ಪೊಳಿಮಟ್ಟು ಸದ್ಮೋಜಾತಮುಖಮಂ. ಮುಂ ತಿಟ್ಟೊಳಗೊಳಗೆ ಗಳಗಳನೆ 
ನಡೆದು ಬರೆ (018- ೪:೪). ೧೦. ಮುಂದೆ ನಿಲ್ಲು; ಪ್ರಧಾನವಾಗಿ 
ನಿಲ್ಲು: ಅಂತವರ್ಗೆ ಜಾತಕರ್ಮನಾಮಕರಣಾನ್ನಪ್ರಾಶನಚೌಲೋಃ 
ನಾದಿಷೋಡಶಕ್ರಿಯೆಗಳಂ 


'ಪನೆಯ 


ಗಾಂಗೇಯಂ ತಾಂ ಮುಂತಿಟ್ಟು ಮಾಡ 

[ಮುಂದ್ಯು (« ಮುಂತ್ಯು) 4 ಇಡು] 

ಮುಂದಿರ್‌, ಮುಂತಿರ್‌ (ಕ್ರಿ). ೧. ಮುಂಭಾಗದಲ್ಲಿರು: ಎದುರಿ 
ನಲ್ಲಿರು; ಸವಮ್ಮಿಖದಲ್ಲಿರು: ಧುರದೊಳ್‌ ಮೂಟುಂಲೋಕಂ ನೆರೆ 
ದಿರೆಯುಿಂ ಕುಡುವ ಪೊ[ಟ್ಟ]ಟಸೊಳ್‌ ಮೇರುವೆ ಮಂಂದಿರೆಯಂಂ ಬೀರದೆ 
ಬಿಯದಂತರಕ್ಕೆ ಕಿಅೌದೆಂದು ಚಿರಿತಿಪಂ ಪ್ರಿಯಗೆಳ್ಳೆಂ (ಕಳಾ. ೦-೪೮); 


ಕುರುಡರ್ನೂರ್ವರ್ನೆರೆದುಂ ಸುರಗಿರಿ ಮುಂದಿರ್ದುದಾದೊಡಂ ಕಾಣ್ಪರೆ 


(ಶಂಶಭಾ- ೦-೮೭ ವ)- 


(0ರನ್ಮು- ೭-೬೬); ಮುಂದಿರ್ದ ವೃಜಭವುಿುಖನಂ ಕರೆವುತಿರಲಲ್ಲಿ ಹರುಷ 
ದಿಂದೈತಂದು ಕೈಮುಗಿದು ನಿಂದಿರಲು (646: ೦-೨೦೩):  ಮುಂಶಿರ್‌ : 


೧. ಮುಂತಿರೆ ಪಂಚಲಂ ಬೆಸಸಿ ಖಿಂತಿರೆ ನೂರ್ಮ್ಮಡಿತೈಲನಾಂತ ಸಾಮಂತ 
ಕದಂಬಕಂ ತೊಲಗೆ ಪಂಚಲನಂ ಪೆಣದಿಕ್ಕಿ ಕೊಂದ ಶೌರ್ಯಂ ತನಗ್ಗುಃ 
(46. ೩೫, 6೬-1; 167). ೨- ಮುಂದಾಗಿರು; ಫ್ರಮುಖಧಾಗಿರು ; 
ಮುಂತಿರೆ ಕೂರ್ಪ ನಯಜ್ಞತೆ ಪಿಂತಿರೆ ರಿಪುಮಂಡಳಂಗಳಂ ಕೊಂಡಿರೆ 


ನಿಶ್ಚಿಂತಮನಸಿ ಕೂರ್ಪಂ ತರ್ಪಂತುಪಶಮಮಿರ್ದುದಾ ನರೇಂಡ್ರೋತ್ತಮ 
ನೊಳ್‌ (೫೦ಕಪು- 00-000), [ಮುಂದ್ಯು (೬ ಮುಂತ್ಯು) 4. ಇರ್‌] 
ಮುಂದಿರಿ 


(ನಾ). ಒಂದು ಬಗೆಯ ಮರ ಮತ್ತು ಅದರ ಕಾಯಿ; 

ಗೇರು ; ಗೋಡಂಬಿ: "ಮುಂದಿರಿಪಪ್ಪ' ಪರಾ. 
[ದೇ.॥ ತಮಿ. ಮುನ್ತಿರಿ , ಮಲ. ಮುನ್ಚಿರ] 

ಮುಂದಿರಿಪಷ್ಟ್ಟ (ನಾ). ಗೇರುಪಪ್ಪು ; ಗೋಡಂಬಿ, ಗೇರುಪಪ್ಪು, 
ಮುಂದಿರಿಪಪ್ಪು, ಜಿಡಿ (ಮೈ 8/- ೬-೦೦೩). 

[ಮುಂದಿರಿ + ಪಪ್ಪು (ಇ ಪರುಪು)] 

ಮುಂದಿರಿಸು, ಮುಂತಿರಿಸು (ಕ್ರಿ). ೧. ಎ ಮುಂದಿಕ್ಕು ೧: ಯಂ 
ಪರಿಯಣಮಂ ಬಿತ್ತರಿಸಲುಂ ಪದ್ಮಿಕೆಯನಗಲಂ ತಂದು ಮುಂಂದಿರಿಸಲುಂ 


ವಿಕೆ 


ವಬಂದುಗುಣ್‌ 


; ಸಂದು ಮಿಗಿಲಿಲ್ಲದಡೆ ತಪ್ಪಿಂತೆಂದು 


ಭಂಡಾರದ ಸಿವುಡಿಯಂ ಮುಂದಿರಿಸಿ ಬಸೆವಣ್ಣನಾ ಕರಣಿಕರನೋಡಿಸಲು 
ಇರುವಂತೆ ಮಾಡು; 


(04. ೩೦-೨೯). ೨. ಮುಂಭಾಗದಲ್ಲಿ 
ತನ್ನಯ ರಾಣಿವಾಸಮಂ ಕರೆಸುತ್ತಿ 


ಮುಂದುಗಡೆಯಲ್ಲಿ ನಿಲ್ಲಿಸು : 

ಬಂದವರನೋಯಾರದಿಂದ ಮುಂದಿರಿಸುತ್ತೆ ತೋಲಲೆಲ್ಲರನೊಲೆನೊಲ್ಲೆ 
ನೆಂದೆನುತಮಿರೆ (2೫ರ. ರೇ. ೩3-03). ಮುಂತಿರಿಸು: ೧. ಸಕಲ 
ವಸ್ತಾಭರಣದುಡುಗೊಲ್‌ಗಳ ಮುಂತಿರಿಸಿ ಸತ್ಕುಮಾರಂಗೆಜಿಗಿ ತನ್ನ ಮನೆಗಂ 
ತಿರುಗಿದಂ ಬಿಜ್ಜಳೆಂ (೬84. ೩-೦6) - ೨. ನೂರ್ವರ್‌ ತಮ್ಮುಂದಿರುವೂಂ 
'ಪಿಂತಿರಿಸಿ ಲಕ್ಕಣಂ ಮೊದಲಾಗೆ ನೂರ್ವರ್‌ ಮಕ್ಕಳುಮಂ ಮಂಂತಿರಿಸಿ 
(ಕಂಕಳಾ- ೪-೨6 ವ). [ಮುಂದ್ಕು (ಆ ಮಂಂತ್ಕು) ... ಇರಿಸು] 

ಮುಂದಿರುಹಿಸು (ಶ್ರಿ): ಮುಖವನ್ನು ತಿರುಗಿಸುವೇತೆ ಮಾಡು; 
ಹಿಮ್ಮುಖವಾಗುವಂತೆ ಮಾಡು: ಅರ್ಜುನನು... ಕರ್ಣ ಮೊದ 
ಲಾದವರ ಮುಂದಿರುಹಿಸಿದು ಗರ್ಭವ್ಯೂಹವನು ಮುಜ್‌ದ (ಕ೨ನ್ಮಾಲ್ರೋ. 
ಕಂ. ೨೯೦). [ಮನಿ (ಇ ಮನ್ಸ್‌) 2- ತಿರುಹಿಸು ( ಇತಿರುವಿಸು)] 

ಮುಂದಿವಸ (ನಾ). ಮಾರನೆಯ ದಿನ; ಮುಂಚಿನ ದಿವಸ: ಇಂದು 
ಚೂಡನು ಸುತ್ತಿದೋಲೆಯನೂೋದು ನಂದಿಯ ಹಳವಿಗೆಯನಾಗಳು ಹಿಡದು 
ಕೊಂಡು ಮೂೋದಿವಸದಲಿ' ಹಗಲುಪಡಿಹಜ'ಯಂದದಲ್ಲಿ ಕಣಜಂಗಳಿಗೆ ಹರಿ 
ತಂದು ಪಡಿಗಳನಳೆವ ಬಾಚರಸಂಗೆ ಇಂತೆಂದ (ಂಸಫಿ: ೩೬-೦೬) - 

i [ಮಖ (ಇ ಮುನ್‌) 4 ದಿವಸ] 
ಮುಂದಿಲ್‌ಪು (ಕ್ರಿ). ಮುಂಭುಗದಲ್ಲಿ ಇಳಿಸು ; ಮುಂದುಗಡೆಯಲ್ಲಿ 

ಇಳಂಹು ; ಪಡಿಯಂತಿ. .”: ಕನ್ನಡವಕ್ಕಿಯ ಪಂಜರಮಂ ತಡೆಯದೆ 
ತಂದವನಿಪಃ ಮುಂದಿಟ[ಉಾಣಾಂಟಿಂ]ಪುವುದುಲಿ (ಕಾದೂ: ಈ); 
ಮುಂದಿಬಿಸಿಬ ತನ್ನ ತಂದವ ನಂದನೆಯಂ (ಸಷ. ೬೨೬೬) 
[ಮುಲ್ಯ (ಆ ಮುನ) 4 ಇಟ್‌] 

ಮುಂದ್ಕು * ಮುಂತು, ' ನೋ. 

ಮುಂದ್ಕು " ಮಂ 

ಮುಂದುಗ (ನಾ). ಮುಂದಾಳು ; ನಾಯಕ : " ಮುಂದುಗತನ ' ಪರಾ- 

[ಮುಂದ್ಕು (ಇ ಮಂತ) 4 -ಗೃ] 

30 |ಮುಂದುಗಡ್ಕೆ (ನಾ) ೧. ಮುಂಭಾಗ; ಮುಂದಿನ ಭಾಗ: ಮುಂಂತೆ ಇ. 
ಮುಂದುಗಡೆಯಲ್ಲಿ (ಕಮರ. 93 ಶೀಕೆ): ಅವನು ಮುಂದುಗಡೆಯ ಕುರ್ಚಿ 
ಯಲ್ಲಿ ಕುಳಿತಿದ್ದಾನೆ (ಕೂ): ೨. ಎದುರು; ಅಭಿಮುಖ : ನಾವು 
ಹೋಗುವಾಗ ಮುಂಂದುಗಡಯಿಂದ ಒಂದು ಕಾರು ಬಂದಿತು (ಕೂ). 

[ಮುಂದ್ಕು ( ಮುಂತ್ಕು) 4 ಕಡಿ] 

೩5 [ಮುಂದುಗಡೆ (ಅ). ಮಂಂಭಾಗಕ್ಕೆ; ಮುಂದೆ: ನಡೆ ಪಜ್ಜೆವಿಡಿ, .. 
ಅಡಗಿ ೊಯ್ಸಡಿ ಕೋಲನಿಡು ಮಂಂದುಗಡೆ ನಾಯ ಬಡು (ಕ್ಕಪಿ;ಫಾ- 
೨5-೪8); ಅವರ ಮನೆಯ ಮುಂದುಗಡೆ ಬೃಂದಾವನವಿದೆ (649). 

££ ಮುಂದುಗಡೆ] 

ಮುಂದುಗತನ (ನಾ): ಮುಂದಾಳುತನ ; ಮುಖಂಡತ್ವ; ನಾಯಕತ್ವ ; 
ನಿಯೋಗಿ ಹೂವಯ್ಯನ ಪುಂದುಗತನದಲ್ಲಿ _ ಇರ್ಕೇರಿಯ ಸಂಸ್ಥಾನದ 
ರಾಯಭಾರದ ಪುವೇಶೆ (ಮಂತ್ರ. ೨0-0). [ಮಂಂದುಗ + -ತನ] 

ಮುಂದುಗಾಣ್‌, ಮುಂತುಗಾಣ್‌, ಮುಂದುಗಾಣು (ಕ್ರಿ). ೧. ಮುಂದಿ 
ರುವುದನ್ನು ಕಾಣು ; ಮುಂಭಾಗವನ್ನು ನೋಡು : ಅಯ್ಯಾ ನಿಮ್ಮ 
ಮಹಾವ್ರತಗಳನಗಲಿ ಬರ್ಡ್ದುಂಕಲಾಜಕಿನು ಶಿವಧೋ ಶಿವಧೋ ಕಂಗ 
ಳಶ್ರುಗಳಲ್ಲಿ ಮುಂದುಗಾಣೆನು (8ಸನ, ೩೬೪): ೨: ಮುಂದಾಲೋಚನೆ 
ಯನ್ನು ಹೊಂದು ; ವಿವೇಚನೆಯನ್ನು ಪಡೆ: ಸಪ್ತಾಮ್ಮೆಯ 
ಮದದಿಂ ಮಂಂದುಗಾಣದೆ ತನ್ನ ಸೆಳಲಂ ಪ್ರತಿಗಜವೊದುಣದೆ. 


15 


35 


po 
ನೋ. 


40 


ಈ (ತ್ರಕಾಜೆ ಲ). 


ಮುಂದುಗಾಣಿಸು ೭೧೯೨ 
ಕಉತ್ತೆಅಗಿ ಸಾರುತಿರ್ಪ ಮದಾಂಧಗಂಧಸಿಂಧುರಂಗಳಿಂ 


(೧01. 0-036 ಐ); ಉಚಿತಮನುಸಿರ್ದೊಡಮದನೊಂದುಮನವಧರಿಸ 
ದವಳನೊಲಿಸುವ ಬಗೆಯಂ ತುದಂ ಕಾತರನಂತೆ ದಲೆಂದುಮದೇಂ 
ಮುಂದುಗುಣ್ಣರೇ ಕಾಮಾಂಧರ್ರ (೫ಕ್ನೀಳ್ಳಿ. ಲಿ, ೩. ದಾರಿ 


ಕಾಣು; ದಿಕ್ಕು. ತೋಚು: ವಿಹಕಯೂಧಪಶಿಯಪ್ಪ ಕರಿಕಲಭ 
ದಂತತಿತ್ರಸ್ತನಾಗಿ ಮುಂದುಗಾಣದೆ ವಿಹ್ವಲನಾಗಿ. . * ಬರ್ಪನ್ನೆಗಂ 
(ಕಾದಳು ೪೩೬)... ಮುಂತುಗಾಣ್‌ ; ೨. ಮಂಂಕುಗಾಣದೆ ಮೂಜು 


ಲೋಕದ ಪ್ರಭುವಮ್ಯೀನಿಂತೊಯ್ವರೆ ತರಲಾಕ್ಷಿ (623. ೯೨೨೦). 
ಮುಂದುಗಾಣು : ೨. ಮುಂದುಗಾಣದ ಪರಮಯೋಗಾನಂದಮೂರ್ತಿ 
ಯನನ್ಮಭಾವನೆಯಿಂದೆ ಭಾವಿಸಲಹುದೆ ( ೨ಿತಪು. 89-00); ಭೀಷ್ಮನ 
ಶಸಂತಿಗುದಿದಿರಾದ ಮದದಲಿ ಮುಂದುಗಾಣನಿವ ( ಕುಪ್ಮಾರೂ! «. ೨-೪೦)- 
೩. ಬಂದಹೆನೆಂದಳಯಲಿಕ್ಕಿರ್ಲಾಗಿ ಸಂದೇಹ ಬಿಡದು. ಮುಂದುಗಾಣದು 
ಲೋಕ (0ನ. 93) ; ಸೈರಂಧ್ರಿ ತನ್ನಯ ಮಂದಿರಕೆ ಬರೆಯಾ ತಿಲೋ 
ತ್ರಮೆ ಮುಂದುಗಾಣದೆ ನಗ್ಗೆಯಾನಿರೆ ` ಶಂಪವಶೆಯಾಗಿ (ಓಕ. ೩-0೪); 
ತಾಪದಲಿ ಮುಮ್ಮುಳಿತನಾದನು ಮುಂದುಗುಣದೆ ಹಲವನೆಣಿಸುತ ಹರುಷ 
ಗೆಟ್ಟಿಂತೆಂದನಾ ಮುನಿಪ (ಕರಣ. 0-೯-೨). 
ವನ್ನು ತಿಳಿ; ಭವಿಷ್ಯವನ್ನು ಅರಿ: ಮಾಣದೆ ಅರಳೆಯ ತಿಟ್ಟನೆ 
ತಿರುಗುವ ಗಾಣದೆತ್ತಿನುತೆ ಪೂವ್‌ಲಿಪಿತ ಮುಂದುಗಾಣಲೀಯದು. 
(ರಸನ, ೫6೦). [ಮುಂದ್ಕು (ಮುತ್ತು) 4 ಕಾಣ್‌] 

ಮುಂದುಗಾಣಿಸು (ಕ್ರ), ದಾರಿ ತೋರು ; ಉಪಾಯ ತೋಟಿ : 
ಇಂದಿವರನೂಂ ಕಳಿಪಲಸುರವೈರಿಗೆ ಬೇಸಜಕೊಂದಿನಿಸು ತೋಣದಿರ್ಪದೆ 
ಜೀಯ ತನಗಿದಕೆ ಮುಂದುಗಾಣಿಸದು (4 ಹಣ: ೨-ಇ)- 

[ಮುಂದ್ಕು (೬ ಮುಂತ್ತು) 4. ಕಾಣಿಸು) 

ಮುಂದುಗಾಣು 'ಮುಂದುಗಾಣ್‌" ನೋ. 

ಮುಂದುಗಾಣೈ (ನಾ). ಮುಂದಿನದನ್ನು ಕಾಣುವಿಕೆ; ಮುಂದಾ 
ಲೋಚನೆ ; ದೂರದೃಷ್ಟಿ : ಪೊಗಟಸ್ತಿನೆಜ್ಜಿ, ನಿನ್ನ ಮುಂದುಗಾಣ್ಮೆ 

33-೪೪). [ಮುಂದ್ಮು (ಆ ತ್ಕು) 4 ಕಾಣೆ] 

ಮುಂದುಗಿಡಿಸು " ಮುಂದುಗೆಡಿಸು' ನೋ. 

ಮುಂದುಗಿಡು * ಮುಂದುಗೆಡು' ನೋ. 

ಮುಂದುಗೆಡಿಸು, ಮುಂತುಗೆಡಿಸು, ಮುಂದುಗಿಡಿಸು (ಕ್ರಿ). ೧. 
(ಭಯ, ದುಃಖ, ಕೋಪ; ಮುಂತಾದವುಗಳಿಂದ)  ದಿಕ್ಕುತೋಚ 
ದಂತೆ ಮಾಡು; ಕಂಗೆಡಿಸು; ಪಟ್ಟದಾನೆ . . . ಸಪ್ಪಾವಸ್ಥಿಯ 
ಮದದಿಂ ಮುಂದುಗಾಣದೆ ಮಾವಂತರಂ ಮುಚಂದಿಕ್ಕುತುಂ ಆರೆಕಾಅರ 
ನರೆದು' ಸಣ್ಣಿಸುತ್ತುಂ ಮಂದಿಯಂ ಮುಂದುಗೆಡಿಸುತುಂ . . , ಬಂದು 
( 8006. 3-39) ; ರಾಧೇಯನರಸೆನ ಮಾಂದುಗೆಡಿಸದೆ ಮಾಣನೋ 
(ುಠ್ಕಾಳೆ- 00-43) ; ' ವಿಜಯನ "ವಾಜಿ ಬುದು ಕೊಳನಂ ಪೊಕ್ಕು 
ನೀರ್ಗುಡಿದು ಪುಲಿಯಾಗಿ ಮುಂದುಗೆಡಿಸಿತು (ಸರಕಾ: 0೩-೬೩) - ಪಿ, 
ವಿಷೇಕವಿಲ್ಲದಂತೆ ಮಾಡು ; ವಿವೇಚನೆಯನ್ನು ಕಳೆದುಕೊಳ್ಳುವಂತೆ 
ಮಾಡು: ಶನುಲೋಭ ಮನಲೋಭ ಧನಶೋಭೆ ಮುಂದುಗೆಡಸಿ ಕಾಡಿ 
ಹುವೆನ್ನಾ (ಏಸರ್‌ ೩೦೩). ಮುಂತುಗೆಡಿಸು : ೧. ಮಅಹು ಮನವ 
ಮುಂಂತುಗೆಡಿಸಲು ಹರವಸಂ ಮಾಟಲಾದಿಮಯ್ಯಂ ತಾವಿದಿರಿಡೆಂದಆಂಯ 
ದಿರುತಿರಲ್ಯಾ ದಿನಂ ತೀರ್ಮದು (ಟೀರುಕ. ೨೪... ೩. ನಾಶಮಾಡು; 
ಧ್ವಂಸಗೊಳಿಸು : ಶರಣ್ಟೊಕ್ಳ ಸದೃಕ್ತಸಂತತಿಯಘತಿಮಿನವನು ಮುಂತಾ 
ಗೆಡಿಪ ಮುನ್ನೇಸಜಂದದಿ ಮುನಿಕಾಂತನ ಮೂರ್ತಿಯೊಪ್ಪಿ ದುದು 

*ಮಭಮುಗಿಡಿಸು: ೧, ಜೂತಳದೊಳ್‌ ಹಿಮ 

ಮೊತ್ತರಿಸಿತು ಭೂವನಜನಮನುಲಕ ನಡುಗಿಸುವುಂ ೬ ಮುಂದುಗಿ] 


೪. ಮುಂದಾಗುವು|" 


೩5. 


30 


ಮುಂದುಗೊಳ್ಳು ಸ 


[29498 ಗೆ]ಡಿಸುತುಂ ಮೊಸಂಕಿಡುತುಂ (106, ೬೪) ;  ಕಳ್ಳವಡಗಿನ 
ವರ್ಗಲ್‌ ರತ್ನಂ ತುಂಬಿರ್ದ ತದ್ಭಹಿತ್ರಮನಂಬುಗಳಿಂದೆಚ್ಚು ಮಂದು 
ಗಿಡಿಸಿದರಾಗಳ" (೭೫೪. ೦೨-೩೬) [ಮೋದುಗೆಡು -  ಇಸ್ಮು) 
ಮುಂದುಗೆಡು, ಮುಂತುಗೆಡು, ಮುಂದುಗಿಡು (ಕಿ). ೧. (ಭಯ. 
ದುಃಖ, ಕೋಪ ಮುಂತಾದುವುಗಳಿಂದ) ದಿಕ್ಕು ತೋಜದಾಗು ; 
ಕಂಗೆಡು : ಸಂಸಾರವೆಂಬ ಸರ್ಪೆ ಮುಟ್ಟಲು ಪಂಚೇಂದ್ರಿಯವಿಷಯವೆಂಬ 
ಎಷದಿಂದೆ ಆನು ಮುಂದುಗೆಟ್ಟೆನಯ್ಯ (ಸವ. 3); ದಸಿ ... 
ಇಂತಂಗಾಲ ನೆಟ್ಟು ಕಟ್ಟುಗಿಯಲಾ ನೋವಿನಿಂ ನಡೆಯುಡುಗುತಂದು 
ನೊಂದು ಕಂದಿ ಕುದಿ ಮುಂದುಗೆಟ್ಟು (ಉರ್ಕಲ 00-008 ೪); ಎವಿಧ 
ಭುವದ ಭೆೇದದಲಿ ಮನ ಮುಂಮಗೆಡುತಿರ್ದುದು ಧನಂಜಯನ (ಉತ್ಲಾ. 
೬3೨) ; `ವಿರಹದೆ ಪಲುಬುವಳಳುವಳು ಮುಂದುಗೆಡುವಳು ಚಂತಿಪಳು. 
(ಕಸಂ. ೯-೨೦೩). ಶಿ. ವಿವೇಕವಿಲ್ಲದಾಗು; ವಿವೇಚನೆಯನ್ನು ಕಳೆದು. 
ಕೊಳ್ಳು : ನಾರಿಯೆಂಬ ರೂಪಿಂಗೆ ನೀವು ಒಲಿದು ಬಂದಿರಣ್ಣ ಮೂತ್ರವು 
ಬಂದು ಒಸರುವ ನಾಳಮೆದು ಕಂಗಾಣದೆ ಮುಂದುಗೆಟ್ಟು ಬಂದಿರಣ್ಣ 
(ಕುತಾರೇ. ೨. ೬-೦); ಎಲ್ಲರುಂ ಮುಂದುಗಟ್ಟೇನುವಂ ಕಾಣದಿರೆ 
ಎಲ್ಲರ್ಗೆ ಭಯವೇಟ್‌ ನುಡಿ ಮುಂದುದೋಣದಿರೆ (68ರ. ರೇ. ಓ೬-ಓ)- 
೩. ಏಳಿಗೆಯಂ ಕೆಡು; ಭವಿಷ್ಯವು ಹಾಳಾಗು: (6)- ೪. ನಷ್ಟಕ್ಕೊಳ 
ಗಾಗು; ಹಾನಿಗೊಳ್ಳು: (8. ಮುಂತುಗೆಡು : ೧. ಮುಂತು 
ಗೆಡಿರು' ಪರಾ. ಮುಂದುಗಿಡು : ೧. ಕಾಮನ ಬಾಣಕ್ಕೆ ಗುಜಯಾಗಿ 
ಮಜುಗಿ ಮಲ್ಲಳಿಗೊಂಡು ಮೆಬ್ಸನೆಳ್ಹು ಮಂಂನುಗಿ[ಣಣಾ. ಗೆಟ್ಟಿಂತಂತೆ 
ಸಿಂಗರಿಸಿ ಸಿಡಿಮಿಡಿಗೊಂಡು ನಡೆಶರ್ವಾಗಳ್‌ (105. ೨-೦೦೩ ಠ); ಮುಂದು 
ಗಿಡೆ ಗೂಗೆ ಬೆಳಗದೆ ನಿಂದನೆ ರವಿ ಜಗಮನಂತೆ ಕವಿ ದುರ್ಜನನ್ಯೆಂ 
ಮುಂದುಗಿಡೆ ಬುಧರ್ಗೆ ಪರಮಾನಂದಂಬಡೆವಂತು ವೇಬದಿರ್ಗಮೆ ಕ್ಞೆತಿಯಂ 
(ಶೌರ್ಕೇಫ್ರಿ: ೦-೮೫). [ಮುಂದ್ಕು (ಎ ಮುಂತ್ಯು) _- ಕೆಡು] 
ಮುಂದುಗೆಯ್‌ (ಕ್ರಿ). ಮುಖ, ೈವಾದುದೆಂದು ಪರಿಗಣಿಸು : ನಿನಗಪ್ಪರಸ 
ದುರ್ಯೋಧನನೊಲವಂ. ಮಂಂದುಗೆಯ್ದು ಬೆಸಕೆಯ್ವರೆ ನಿನ್ನನುಜರಿ 
ರಚಕ್ಕಿಸೆಗಂ ಕಿಸುಅನಿಸಾಗದು ಮಗನೆ ನೀನೊಡಂಬಡವೇಟ್ಕೂಂ (ಕಂಕಣ. 
ce: [ಮುಂದ್ಳು (ಇ ಮುಃತ್ಸು) 4 ಕೆಯ್ಯ) 
ಮುಂದುಗೊಳ್‌, ಮುಂತುಗೊಳ್‌, ಮುಂದುಗೊಳ್ಳು (ಕ್ರಿ). ೧. 
ಮುಂದೆ ಇಟ್ಟುಕೊಳ್ಳು:;  ಶನತನಗೆ ಪನ್ನ ರಾಸಿಯನನವರತಂ 
ಮುಂದುಗೊಂಡನೇಕ ಕುಬೇರರ್‌ ಜನಿಯಿಸಿ ನಿಂದಂತಿರ್ಪದು ಕನಕವ್ಯವ 
ಹಾರದಿಂದೆ ವೈಶ್ಯಕದಂಬಂ (೧ರ೪- 3-೧). ವಿ. ಮುಖ್ಯವಾದುದಾಗು; 
ಪ್ರಮುಖವೆಂದು ಪರಿಗಣಿಸ: ; ತನ್ನ ಸ್ಕೇಚ್ಛುಲೀಲಾವಿಲಂಸದ 
ನೆನಹಿಂದ ತನ್ನೆ ಚಿತ್ರೃಳುಸಾಮರ್ಥ್ಯಶಕ್ತಿಯ ಮುಂದುಗೊಂಡು . , , 
ಅನಂತಕೋಟಿ ಆತ್ಮರುಗಳೆನು ತನ್ನಲ್ಲಿಯೆ ಪುಟ್ಟಿಸಿ (6 ಸಂ: ೨-3) ; 
ಮುಂದೆ ತಮಂಧಮಿಟ್ಟಣಿಸಿ ರಾಹುವಿನಂತಿರೆ ಪೂರ್ವವೈರಮಂ ಮುಂದು 
ಗೊಳುತ್ತೆ ಎನ್ನನಿದು ಮಾಡುವ ವನಾಳ್ಕೆಯಂಂದು ಮಾಳ್ದೆನಾನೆಂದು 
ತದೀಯರೂಪನುಣಕ ನುಂಗೆ (04. ೪-000). .ಮುಂತುಗೊಳ್‌ ; 
೩. ಮುಂದಾಗು: ಮುನ್ನುಗ್ಗು: ಮುಂದುವರಿ: ಮುಂತುಗೊಂಡೆಲ್ಲಿ 
ಜಗಳವ ಹತ್ತಿಸುವೆನೆಂದು ಚಿಂತಿಸುವ ಮನಕೊಂಡೆಯಕ್ಕೆಳಸ ಗದಗೆದನೆ 
ತಿಂತೆಮಸಗುವ ಬಾಯಿ . , . ಸಿಂಗರಂ ನಾರದಂಗೆ (ಸೋರುಕ- ೦-೨). 
ಮುಂದುಗೊಳ್ಳು 2 ೨. ಅಳಿಯಾಸೆಯನ್ನೇ ಮುಂದುಗೊಂಡು ಸುಳಿದಾಡಿ 
೬೬ «ತನ್ನನ್ನೇ ಮಾರಿ ಬಂದ ಸುಖವನುಂಬ ಮೈಯರಿಯದ ಮರುಳು. 
ಮಾನವನ ಶಾಡುಬಾಳಿನಂತಲ್ಲ ಅವರ ಬಾಳೆ (ರೋನು. ೩೬ ಶ್ರಸ್ತಾರಕಿ). 
[ಮುಂದ್ಕು (೬ ಮುಂತ್ಕು) + ಕೊಳ್‌] 
ಮುಂದುಗೊಳ್ಳು "ಮುಂದುಗೊಳ್‌' ನೋ. 


ಮುಂದುಜೆಗೆ 


ಮುಂದುದೆಗೆ (ಕ್ರಿ)- ಕ್ಟ ಕಷ್ಟಗೊಳಿಸು $ ವ್ಯಕ್ತಪಡಿಸು ಕ 
ಬರ್ಪೆದನೀ ನಂದನಕಾನೆ ಮುಂದುದೆಗೆದೆಂ (೬ನ: ೧೫-೬೩) - 
[ಮುಂದು ( ಮುಂತ್ಯು) 4 ತೆಗೆ] 
ಮುಂದುದೋಜಿ* 'ಮುಂದುದೋಟಿ' ನೋ. 
ಮುಂದುದೋಟು, ಮುಂದುದೋಜಿಸ್‌ (ಕ್ರಿ). ೧. ತೋಚು ; ವ್ಯಕ್ತ 
ವಾಗು : ಎಲ್ಲರುಂ ಮುಂದುಗೆಟ್ಟೇನುವಂ ಕಾಣದಿರೆ ಎಲ್ಲರ್ಗೆ ಭಯವೇಜ್‌ 
ನುಡಿ ಮುಂದುದೋಜದಿರೆ (ತು೫6- ರೇ, ೩-6). ಮುಂದುದೋಲಯ್‌; 
೨. ವಿವೇಚನೆಯುಂಟಾಗು ; ವಿವೇಕದಿಂದಿರು : ಮುಳಿಸಿಂದವನುಂ 
ಮೊಲ್‌ದೆಟ್ಲು ಮುಲ್ಲ ಮುಂದಂಡೆಯನೂಟ್‌ ಮೇಲ್ವರಿವನೇಂ ಬಗೆ 
ಸೊರ್ಕಿರೆ ಮುಂದುದೋರ್ಕುಮೇ 
[ಮುಂದ್ಯು (ಕ ಮುಂತ್ಯು) - ತೋಳಿ] 
ಮುಂದುರು “ಮುಂದುಜ್ಮು' ನೋ. 
ಮುಂದುರುಗರ್ಯ (ಕ್ರಿ). ಮುಂದಕ್ಕೆ ಚಾಚಿದ ಹಸ್ತ; ನೀಡಿದಕ್ಕೆ: 
ಗುಂಡಪ್ಪ; (ಮುಂದುರುಗಯಿ, ಅದನ್ನೆಳೆದುಕೊಂಡು ಓದಿಕೊಳ್ಳು 
ತ್ತಿರು: 


(8ಕನಿ, ೪-೦೪೦), 


ದ 
ನು) (ಮಂತ್ರ: ೧೩೦-೪): 


[ಮುಂದುರು (೬ ಮುಂದುಟು) 4 ಕಯ್‌ (೬ ಕೆಯ್ಸ್‌)] 


ಮುಂದುವಡು (ಕ್ರಿ). ಮುಂದಕ್ಕೆ ಸಾಗು; ಮುಂದೆ ಬರು: ಬೇಹುಕಾರ; - 
(ಮುಂದುಪಟ್ಟು. ಲಿಂಗರುಜನಿಗೆ ಗುಟ್ಟಿನ ವರದಿಯನ್ನು ಕಿವಿಗೇಳಿಸ 
ತೊಡಗುವನು) (ಮುಂತ್ರಕ- ೦೨೦-೦೪). 

[ಮುಂದ್ಕು (-ಮುಂತ್ಯು) , ಪಡ್ಕು] 

ಮುಂದುವರಿ, ಮುಂದರಿ-(ಕ್ರಿ). ೧: ಮುಂದಕ್ಕೆ ಹೋಗು. -- ನಡೆ ; 
ಒಂದೆರಡು ಕುಣುಹುಗಳ ಕಂಡೇ ಮುಂದುದರಿಯರು ನೀತಿವಂತರ 
(ec. ೩6-೩) ; ಸಮರಸಜೀವನದ ದೈವೀಪಥದಲ್ಲಿ ಅವನು ಮುಂದುವರಿ 
ಯುತ್ತಾನೆ (810. ೩1)- ೨ ರಭಸದಿಂದ ಮುನ್ನುಗ್ಗು ; ಧಾವಿಸು: 
ನೊಂದು ಮರಳದೆ ಮಸಗಿ ಸೊರ್ಯನ ನಂದನನು ತಾಗಿದನು ಗುರುಸುತ 
ಮುಂದುವರಿದನು ತಲೆ ಹಣದರೆನ್ನಟ್ಟೆ ಕಲಿಯೆನುತ (ಕಂಪ್ಕಾರ್ರೋ. ೪-೩4): 
ಶರವಿಬ್ಬಗಿಯ ಮಾಡಿತು ಮುಂದುವರಿದಂಡಿಸಿದ ಸೂಕರನ (ತೊರಣಾ- 
೩-೩-3೦) ; ಇಂದುವದನೆ ರುಕ್ಕಿಣಿದೇವಿಗೆ ಗರ್ಭ ನಿಂತು ಗರ್ಭಿಣಿಯಾದು 
ದಕಿ ಮುಂದುವರಿದು ಮೇಘ ಗರ್ಜಸಿದುವು ದೇವದುಂದುಭಿಗಳ 
ಹೊಡೆದಂತೆ (ಕೋಷಕ- 9-೩೨). ೩. ಮುಂದಾಗು; ಮುಂದೆ ಬರು : 
ಅವನದ್ದು ಯಾವ ಕೆಲಸಕ್ಕೂ ಮುಂದುವರಿಯ 
೪. ಮೊದಲು ಕಾಣಿಸಿಕೊಳ್ಳು, .. ಮೂಡು; ಅವಳಾಡಿದ ಮಾತಿಗೆ 
ಮೈನವಿರ್ಮುಂದುವರಿದು ಗುಡಿಗಟ್ಟಿ ಕುಂದದ ಗದ್ದದದುಲುಹಿಂದ 
ಸಖಿಯೊಡನೆಂದಳು ಮಾಜುತ್ತರವ (ಕಂಠಶಿ- ೯-086)- ೫. ಮುಂಚಿತವಾಗಿ 


ಹೋಗು: ತನ್ನೆ ಮಯ್ದುನನಪ್ಪಮೋಘಾಸ್ಟ್ರ ಧನಂಜಯನ ಬರವಿನ 
ಸಂತಸದೊಸಗೆ ಪಡೆಮಾತಂ ಮುಂದುವರಿಡಟ್‌ಪುವಂತೆ , - , ಕೆತ್ತಿತ್ತು 


ದಲ್‌ ಬಲಗಣ್ಣುಂ ಬಲದೋಳುಮಾ ಬಲಿಬಲಪ್ರಧ್ವಂಸಿಗೆ (ಕಂಠಶಾ. ೪-೩೨3): 
೬. ಅತುರಪಡು ; ತವಕಿಸು : ಮನಮೆ:ನ್ನಂ ಮುಂಬರಲ್‌ ಮುಂದು 
ವರಿವುದನೆ ತೋಷರ್ಪತೆ ನೀಲ್ತ: ತ್ತು ಸುಯ್‌ (ಕರಂಪೂ ೬೬); 
ಬೆಲೆಗೊಂಡಂ ನೆತರ್ಕಳ ಪಾಪರಾಶಿಯಂ ಭರವಹನಕ್ಕೆ ಮುಂದುವರಿವೀ 
ಯಭಯಪ್ರದಹಸ್ತಮೊಂದು ಮೇಣ್‌ (ನಂ ೦-೫): ೭- ಅಭಿವೃದ್ಧಿ 
ಹೊಂದು; ಏಳಿಗೆಯನ್ನು ಪಡೆ: ಆತ್ಮಸಿರೀಕ್ಷಣಿಯಿಂದಲೇ ನಾವು 
ಮುಂದುವರಿಯಬಹುದಂ (9ಕ8. ೫) ; ಮುಂದುವರಿದ ರಾಷ್ಟ್ರಗಳ 
ಸರಿಸಮಕ್ಕೆ ನಮ್ಮ ದೇಶವೂ ನಿಲ್ಲಬೇಕು (ಕೂ). ೮. ಅಧಿಕವಾಗು ; 
ಅತಿಶಯಗೊಳ್ಳು ಹಃ ಮುಂದುವರಿದುತ್ಸವದ ಮೊಳೆನಗೆಯ , 
ಇಂದಂಮುಖಿ ಗಂಡ-ಂ ಕರೆದಿರುಳು 5ನಸ ನಾನಿಂತಿಂಠು ಕೆಂಡೆನೆನೇ 


45 


ನುಂದೂಡು 


(ಸೋತಂತೆ. ೦-೬೩) ; ಮುಂದುವರಿದೆ. ವಿಲಾಪಮಂತ್ರದ ಸಂದೆ ಪೂಜಾ 
ಸ್ತೆವದಲೊಯ್ಯ ನೆ ಸಂದರುಶನವ ಮಾಡಿದಳು ಮಾಯಾಮಶೀಶ್ವ ರನ(ತೊರಣ. 
ಮುಂದರಿ: ೧. ಪತ್ನೀ ಸೋದರರು ಮಾರ್ಗಮಧ್ಯದಲ್ಲಿ 
ಮೃತರಾಗುತ್ತಾರೆ, ಯಧಿಷ್ಠಿರನೊಬ್ಬನೇ ವಖುಂದರಿಯಂತ್ರಾನೆ (ಘಾ6ರ- 
00). ೨. ಎನ್ನಯಾ ಭಾರಿಗದೆಯು ನಿನ್ನೆ ಜಯಿಸಿ ಸಾರವರಿವುದು. ಸಾರಿ 
ಮುಂದರಿವುತಿದೆಕೊ ಮಾರಿ ಬರುವುದು (ಕರ್ಕಾಕಾ- 90)- ೩. ಹೆಂಗಸರನ್ನು 
ಕೊಲ್ಲುವ ಗಂಡಸರಾರೂ ಅಶ್ತಿಯನ್ನತ್ತಿ ಮುಂದರಿಯದ್ದರಿಂದ ಎಷಕ್ಕೆ 
ಈ ಕಾರ್ಯವನ್ನು ಮಾಡಬೇಕಾಯಿತು (ಕೃಷ್ಠಾಕು- ೨-೦)- ೬. “ ಮಂಂಡರಿ 
* «.- ಅತುರದಿ ಕೆಲಸ ಮಾತು; ಮುನ್ನಡೆ ಇಡು" (ಶಾನಕೋ. ೩೨). 
೭. ಎರಡನೇ ದೇಶದವರಿಗಿಂತ ತಾವು ಮುಂದರಿಯಬೇಕೆಂದು ಯಾವಾಗಲೂ 
ಬಯಸುತ್ತಿರುತ್ತಾರೆ (ಮುಂಂಏಎಂ. ೪-0೩): 
'ಮುಂದ್ಲು (ಇಮುಂತ್ಯು) _. ಪರಿ 
ಮುಂದುವರಿಕೆ (ನಾ). ೧. ಯಾವುದಾದರೂ ಕೆಲಸವನ್ನು ಮುಂದಕ್ಕೆ 
ಹಾಕುವಿಕೆ, -ಮುಂದೂಡುವಿಕೆ ; “ ನಿಲುವಳಿ" ಮಂಂದುವರಿಕೆ ” 
(4djourument ತಸ ೩). ೨- ಮುನ್ನಡೆಸುವಿಕೆ ; ಸಾಗಿಸುವಿಕೆ : 
ಈ ಕೆಲಸದ ಮಖಂದುವರಿಕೆಗಾಗಿ ನಾವು ಎಲ್ಲ ಪ್ರಯತ್ನಗಳನ್ನೂ ಮಾಡಿ 
ದ್ವಾಯಿತು (ಕೂಢ)- [ಮುಂದುವರಿ + - ಕೆ] 
ಮುಂದುವರಿಸು (ಕ್ರಿ). ಮುಂದುವರಿಯುವಂತೆ ಮಾಡು ; ಮುಂದಕ್ಕೆ 
ಸಾಗಿಸು: ಮನುಷ್ಯನು ಕಾರ್ಯ ಮಾಡುವದನ್ನು ನಿಲ್ಲಿಸಿದರೂ 
ಪ್ರಕೃತಿಯ ಗುಣಧರ್ಮಗಳು ತಮ್ಮ ಕಾರ್ಯವನ್ನು ಮುಂದುವರಿಸುತ್ತವೆ 
(ರುಣ: ೧೩೨) : ಅಪ್ಪಾಜಯೂ ಆ ಬ್ರಾಹ್ಮಣನೂ ಸಂಭಾಷಣೆಯನ್ನು 
ಮುಂದುವರಿಸುತ್ತಾ ಕುಳಿತುಕೊಂಡರು. (ತೆಗಾಳ್ಮ- ೩)- 
[ಮುಂದುವರಿ 4 - ಇಸ್ಬು] 
ಮುಂದುವಾರ್ಯ (ಕ್ರಿ). ಮುಂದುವರಿ: ಮುನ್ನುಗ್ಗು : ದಂಡೆಯ 
ನೊಡ್ಡಿ ನಿಂದು. ಪರಿದಿತ್ತಲುಂಮತ್ತಲುಮೊರ್ಮೆ ಚೆಲ್ಲದಿಂ ಜಂಡಸಿ 
ಮುಂದುವಾಯೆ ಚಿಕದೇವನವಂ ಕವಿದೊತ್ತೆ (86ರಿ- 9-090)- 
[ಮುಂದ್ಮು (4 ಮುಂತ್ಮೂ) $ಪಂಯ್‌,] 
ಮುಂದುಜ್ಶು- ಮುಂದುರು (ಕ್ರಿ). ೧- ಮುಂದೆ ಸಾಗು; ಮುಂದುವರಿ: 
“ಮುಂದುಳುವರಿ', “ಮುಂದಂಜಿವಾಯ್ದರ್‌' ಪರಾ. ಮುಂದುರು : 
೨. ವಬಂದಕ್ಕೆ ಚಾಚು.- ನೀಡು :: "ಮುಂದುರುಗಯ್‌' ಪರಾ. 
[ದೇ.॥ ತಮಿ. ಮುನ್ತುಜು] 
ಮುಂದುಜ್ಯು (ನಾ): ಮುಂದೆ ಸಾಗುವುದು; ಮುಂದುವರಿಯುವುದು; 
“ ಮುಂದುಜುವೆನಲಿ  ಮುಂಬಕಿವುದಕ್ಕೆ ನಾಮಂ” (ಕಲ್ಮಕ್ಕೆ- ೨೪) ; 
“ಮುಂಬರಿವುದು ಮುಂದುಜಿ:ವೆನಿಕು” (ಶಣನುಂ- 20): [ಆ ಮುಂದುಜ್ಕು] 
ಮುಂದುಜುವರಿ (ಕ್ರಿ). ಮುಂದೆ ಸಾಗು ; ಮುಂದುವರಿದು ಹೋಗು: 
ಗುಡಿಯಂಂ ಸಿಂಧಂಗಳುಂ ಮುಂದುಕುವರಿಯಿ ದಿನಾಧೀಶಬಿಂಬಂಬರಂ 
(ಶಂರುಮಾ, 08-3), [ಮುಂದುಜ್ಯು 4 ಪ] 
ಮುಂದುಉುವಾಯ್ಕರ್‌ (ಕ್ರಿ). ಮುಂದುವರಿದು ಬರು ; ಧಾವಿಸಿ ಬರು ; 
ಮುುಂದುಖುವಾಯ್ಪರ್ಪೆಳಗಂದಿಗಳ್‌ ತೊರೆದು ತೋರಂಬೆತ್ತ. ಬಲ್ಲೆ ಚ್ಚಲೊ 
ಳ್ರೋ*ೆಯಂ ಪೆರ್ದೊಡೆಯಿಂದಿಚುಂಕಿ ಮೊಲೆಯಿಂ ಪಾಯ್ದರ್ಪ ಪಾಲಿಂದೆ 
ಪುಲ್ಮೊಟ್‌ಯಂತಾ ತೊಟ್‌ಯಪ್ಪದು (ಲನ. ೩-63): 
[ಮೋಂದೂಜ್ಕ್ಯ 41 ಪಾಯ್ತುರ್‌] 
ಮುಂದೂಕು (ನಾ). (ಕರಾ) ರೋಗ ಮುಂತಾದುವುಗಳ, ತುಂಬ 
ಮುಂದುವರಿದ ಸ್ಥಿತ್ತಿ್ದ ಉಲ್ಬಣಸ್ಥಿತಿ. [..ತುಳು. ಮಂಂದೂಕು] 
ಮುಂದೂಡು (ಕ್ರಿ). ೧. ಮುಂಭಾಗಕ್ಕೆ ತಳ್ಳು, -ನೂಕು ; ರಘುನಾಥ 
ಮಾಸ್ತರರು ಮನೆಯ ಬಾಗಿಲವನ್ನು ಮುಂದೂಡಿದರು. (ಕಂಗರೋ- ೦೦೪): 


1-8-0೬)- 


ಮುಂದೂಳ್‌ 


೨. ಮುಂಭಾಗಕ್ಕೆ ನೀಡು: ಮುಂಚಾಚು: ಹಂದಿಯು... 
ಮುಂದಿರುವ ಬಲೆಯನ್ನು ಸೀಳಿಬಿಡಬೇಕೆಂದು ಮೂತಿಯನ್ನು ಮುಂದೂಡಿ 
ಬಲೆಯ ಕಣ್ಣಿನಲ್ಲಿ ಸಿಕ್ಕಿಕೊಂಡಿತು (ಕುವ. ೨೦)- ೩. (ಕಾಲದ ವಿಚಾರ 
ದಲ್ಲಿ) ಮುಂದಕ್ಕೆ ಹಾಕು: ಇಷ್ಟುಕುಲ ಮುಂದೂಡಿ ಅಂತೂ ಈ ದಿನ 
ಹೊರಟಿದ್ದ ನಮ್ಮ ಕಾಶೀಯಾತ್ರೆ ನಿಮ್ಮ ಸಹವಾಸದಿಂದ ನನಗೊಂದು 
ಪುಣ್ಮಯಾತ್ರೆ ಎಂದೇ ಅನಿಸುತ್ತದೆ (ಸ: ೩8) ; ಬೇಗನೆ ಮಾಳ್ಪುದು 
ಪುತ್ರಿಯ ಮದುವೆಯ ಮುಂದೂಡಲಾಗದು ನೋಡ (ಇಂಾಶ- 300-6). 
೪. ಮುಂದೆ ಹೋಗುವಂತೆ ಮಾಡು ; ಮುಂದುವರಿಯುವಂತೆ 
ಪ್ರೇರಿಸಂ : ಆ ಹಾಳುಗುಡಿಯ ದಾರಿಯಲ್ಲಿ ಯಾರೂ ಕಾಣಲಿಲ್ಲ. . - 
ಆದರೂ ಆಶೆ ಅವರನ್ನು ಬಿಡಲಿಲ್ಲ. ಮುಂದೂಡಿತು (ಕುಂಳುನು- ೨೩). 
[ಮು್ಧ (ಮುನ್‌) - ದೂಡು (ಆದೂಂಟ್ಭು)) 

ಮುಂದೂಳ್‌ (ನಾ). (?): ತತ್ತಮೋಬಳದ ಮುಂದೂಳ ದಾಬ್‌ಯಾ 
ಳೈಳಂತಿರೋಳಿ ಯೊಲ್‌ ಕೈೇಳೀಮೆಯೂರುಗಳ್‌ ಉದ್ಧಮೊಗೆದು ಪೊಂಗಡೆಯ 
ಪಕ್ಕವಣೆಗೆ ಪಾಜಿ*ಯುಂ (ರ್ಭಫಿ. ೬-೨೩ ನ): [2] 

ಮುಂದೈೆ ` ಮುಂತೆ, ' ನೋ. 

ಮುಂದ್ಕೆ (ನಾ)- ಜಾಡಿಯಾಕಾರದ ಒಂದು ಬಗೆಯೆ ಹಿತ್ತಾಳೆಯ 
ಪಾತ್ರೆ; (9). [ಜೇ.8 ತಮಿ. ಮುನ್ತೆ, ಮೊನ್ನೈ; ಮಲ. ಮೊಂತ ; 

ತೆಲು. ಮುಂತ; ಕುಇ. ಮೂತ; ಕುಎ, ಮೂಂತ] 

ಮುಂದೆ " ಮುಂತ್ಕೆ ' ನೋ. 

ಮುಂದೆಣಿಕೆ (ನಾ). ಮುಂದಾಗುವುದನ್ನು ಕುರಿತು ಆಲೋಚಿಸುವಿಕೆ ; 
ಮುಂದಾಲೋರ್ಜ ಆ ಎರಹಿಯವಳ ಬೇಡಿಕೊಂಡು ಭರದಿಂದವನ 
ಕರೆಸಿ ಕೂಡಿದಳು ಕಾತರರ್ಗುಂಟೆ ಮುಂದೆಣಿಕೆಯು (ಪ್ರರಂಕ. ೨-೪6). 

[ ಮುಂದ್ಕು (ಆ ಮುಂತ್ಯು) 4 ಎಣಿಕೆ] 

ಮುಂದೆಣಿಸು (ಕ್ರಿ). ಮುಂದಾಗುವುದನ್ನು ತಿಳಿ : ಭವಿಷ್ಯವನ್ನು ಅರಿ; 
`ರಾಯವಜೀರನೆಂಬ ಪಿಂದಂಂ ಬರುದಾಂತಿದಿರಾಂಪರಿಲ್ಲವೆಂಬೀಯದಟಿಂದೆ 
ಮುಂದೆಣಿಸಲಗ್ಗ ದ. ವಾರುವಮೊಗ್ಗರಂಗಳಿಂ . - . ವಂುತ್ರಿದಂ (2೪೦: 
೨೩೪). [ಮಂದು (ಇಮುಂತ್ಯು) -- ಎಣಿಸು] 

ಮುಂದೆಯು, ಮುಂದೈಮ (ಕ್ರಿ). ಮುಂದಕ್ಕೆ ಸಾಗು; ಮುಂದು 
ವರಿ ; ನಡೆ ಸಾರ್‌ ಮಾಂದೆ(ಪಾಣಾ. ದ]ಯನ್ನ ಬೆಳ್ಳಾರಮನೆ ಬಿಗಿ 
ನಿಕುಂಜಂಗಳಂ ಸೋದಿಸು (ಕ980- ೩-೪). ಮುಂದೈದು : ಮುಂದೈ 
ಮವ ತುರಂಗವಧ ಕೂಡೆ ನಡೆಯುತ್ತೆ (ಕೈಬಣ. 0೩-30); ಮುಂದೈ 
ದಲಾ ಗಿರಿಯ ಸಾರವತ್ತಾದ ವೃಕ್ಷಗಳಿಲ್ಲ ಪಿಂದೈದುತೋರಂತೆ ನಿಜಬಂಧು 
ಗಳನು ಜೀಳ್ಕೊಡುಮತೆ ವರಾಹೂರ್ತಮನುಸರಿಸಲು (ಕಂಕಣ: ೫-೦-೨೦). 

[ ಮುಂದಡ್ಮು ( ವ ಮಂಂತ್ಮು ) 4 ಎಯ್ದು ] 

ಮುಂದೆಸೆ (ನಾ): ಮುಂದುಗಡೆ ; ಎದುರು ; ಸ್ಮೂಲ ಸೂಕ್ಷ್ಮ ಕಾರಣ 
ಈ ಮೂಲ ಮುಂದೆಸೆಯಲ್ಲಿ ಕಂಡೆ (ನೋವೂ: 0೫೯-8೬೬) ; ಬಸವನಂ 
ಬರೆಹೇಳ್ಳು ಕಳುಹಲು ಬಸವನಾಗಳಿ ಕೇಳ್ವು ಬಂದಾ ವಸುಮತೀಶನ 
ಮುಂದೆಸೆಯೊಳಿರಲು (ಒಸಕ್ತ: ೫6-3೯): ನಳಿನಬಾಂಧವನ ಮುಂದೆಸೆ 
ಯೊಳುಮಿಗೆ ಮಿಂಚುಬುಳುವಿನ ಮಿನುಗು ರಂಜಿಪುದೇ (ತೋಶತ- 
3-00). [ಮಂ (ಇ ಮಂನ್ಸ್‌) 4 ದೆಸ್ಕೆ 

ಮುಂದೆಕಪು (ನಾ). ಮುಂಭಾಗದಲ್ಲಿರುವ ಖಾಲಿಯಾದ ಪ್ರದೇಶ ; 
ಮುಂದುಗಡೆಯ ಬಯಲು : ಸಜಃಜದ್ದನೆಯೊರ್ವಳ್‌ ಸೌಧದ 
ಮಂಂದೆಣಪೊಳ್ಮೆಲ್‌ದಳ್‌ (ಉರ್ಕರೇ, ೪೩-೨೬). 

ಮುಂ್ಕ ( ೬ ಮುನ್‌) ತೆಜಪು 7 
ಮುಂದೈದು ಮುಂದೆಯ್ಲು ' ನೋ. 
ಮುಂದೊತ್ತಾ (ಕ್ರಿ): ಮುಂದುವರಿ ; ಮುನ್ನುಗ್ಗು : ಭರದಿಂ ಬಂದೊತ್ತೆ 


೭೧೯೪ 


15 


ಮುಂಹೇಟ್ಟೀ 


ಮಂಂದೆಮ್ಮಸಕದೆಸಕದಿಂ ತೀವಿ ಮಂಂದೊತ್ತೆ ಗೋದಾವರಿ (ಸಮಶ- ೧-೩೯): 
ಮುಂದೊತ್ತುವ ನಾಯ್ಕಳ ಬೊಗಳುವ ಬಾಯ್ಗಳ ಗೇಣಂಬುಗಳಂ ಕಟ್ಟಿ 
ವೆನು (ಜಿತೈರೆ. ೨6-೭). [ಮುಂದ್ಳು ( ೬ ಮಸಿಂತ್ಕು) 4 ಒತ್ತು] 
ಮುಂದೊದಗು (ಕ್ರಿ), ೧. ಮುಂದೆ ಹೋಗು : - ಮುಂದಾಗು ; 
ಶಚಿಯುಮೊಲಿದು ಕೈಗೊಟ್ಟು ಕರೆತರೆ ಜಿನನ ಕುಣುತ್ತಲೆ ಮುಂದೊದಗಿ 
ಮೆಲ್‌ವರ್ಯವೆತ್ತಿ ಜಯೆಂದು ಭಕ್ತಿಯಲೆಣಗಿ (1. ೩೩-೯೦). ಪಿ. 
ಅನಂತರದಲ್ಲಿ ಉಂಟಾಗು : ತರುವಾಯದಲ್ಲಿ ಸಂಭವಿಸು 
ದೊದಗಬಹುದಾದ ತೊಂದರೆಗಳಿಗೆ ಈಗಲೇ ಪರಿಹಾರವನ್ನು ಕಂಡುಕೊ' A 


ಬೇಕು (ರೂಂ): [ಮುಂದೆ ( ೬ ವಖಂತ್ಮೆ) _. ಒದಗು ] 
ವಖಂದೋಳು (ನಾ). ತೋಳಿನ ತುದಿ ; ತನ್ನ ನಿತಂಬವು ನೀಂನೊಳಲು 
ಗಲು ಮುಂದೋಳು ದಡರೊಳಗಿರಲು ಮಂಡೂಕಿ ಪುರುಷಾಯತಾಸಕ್ತ 


ಳೆಂಬತೆ ಪ್ರತಿಬಿಂಬದೊಳು ತೋರ್ಪಳಲ್ತೆ (ಗಾಠಾಸ. ೪-೯೦). 
[ವರಾಂ ( ಆ ಮನ್‌) ೬ ತೋಳು ( ಆ ತೋಳ್‌) ] 
ಮುಂಧಾಳಿ (ನಾ). ಮುಂದೆ ಧಾವಿಸಿ ಮಾಡುವ ಮುತ್ತಿಗೆ ; ನುಗ್ಗಿ 
ಮಾಡುವ ಧಾಳಿ : ಮೇಲು ಮುತ್ತಿಗೆಯಾಯ್ತ ಯವನರ ಧಾಳ ಗಂಧ 
ರ್ವಾವಳಿಯ ಮರುಂಧಾಳಿಗುರಗಾಧಿಪತಿಯೊಬ್ಬನೆ ನಿಂದನಿದಿರಾಗಿ. (ರಗ. 
9-೦೮-೦೬), [ಮುಲ್ಯ ( ಇ ಮುನ್‌) 4 ಧಾಳಿ ( ಆ ದಾಟ್‌)] 

ಮುಂಧೋರಣ (ನಾ). ಮುಂದಾಗುವುದರ ಬಗೆಗಿರುವ ಗಮನ : 
ವಬಂದಿನ ಯೋಚನೆ: ಮುಂದಾಲೋಚನೆ : ನಾನು ಸುಮ್ಮನಿದ್ದು, 
ಪರಾವಲಂಬಿಯಾಗಿ, ಮುಂಭೋರಣವಿಲ್ಲದೆ ಲಗ್ನಮಂಟಪದಲ್ಲಿ ಅವಮಾನಿತ 
ನಾಗತಕ್ಯದ್ದಲ್ಲ (ಗಂಠೂಣು. ೦೩೪), 

[ಮುಲ್ಧ( ಆ ಮುನನ್ಕ್‌) 4 ಧೋರಣ) 
ಂಧೋರಣೆ (ನಾ). ಎ ಮುಂಧೋರಣ : ನಾನು ಮುಂಧೋರಣೆ 
ಯವಳು. ಮುಖ್ಯ ಮುಖ್ಯ ಸಾಮಾನುಗಳನ್ನು ಬದಿಗೆ ಸರಿಸಿಟ್ಟು ಸಕೊಂಡು 
ಉಳಿದ ತಿನಿಸನ್ನು ದಾನಧರ್ಮಕ್ಕಾರಂಭಿಸಿದೆ (ಸ್ಮೃತಿ. ೩೬೪) : ಪ್ರೇಮ 
ಭಂಗದಿಂದ ಸಾಯುವವರು ಜೀವಘಾತಕರೇ ಸರಿ. : ಅದರಲ್ಲಿ ಧ್ಯೇಯವೂ 
ಇರುವುದಿಲ್ಲ. - . ಮುಂಧೋರಣೆಯೂ ಇರುವುದಿಲ್ಲ (8ಯಂತ. ೬೨೭). 
[ಮುಷ್ಠಿ ( ಇ ಮುನನ್ಕ್‌) 4 ಧೋರಣೆ] 

ಮುಂಪಥ (ನಾ). ಮುಂದಿನ ಮಾರ್ಗ : ಮರಾಳೆಧ್ವಜೂ . . . ಹರಿಯ 

ಮುಂಬಗಡಥದೊಳಡಗೆಡೆಯುತ . . . ಕೈಗಳ ಮುಗಿದನು. ಟೈಮೀರಾ: ೦೪-೨೦)- 
[ ಮುುಣ್ಣ (ಎಮನ್‌) ಪಥ] 

ಮುಂಪಾಲು (ನಾ). ಮೊದಲೇ ತೆಗೆದಿಟ್ಟ ಭಾಗ ; ಮಾಸಲು; 
ಮಿಂದು ಪೂಜ್ಯರ್ಗೆ ಮುಂಪಾಲ/: ನೀಡದೇನನುಮಂಣ್ಣ; ನುಂ ಆಧರ್ಮದಿಂ 
ಪಾಲೆ ಗೋವಂಬೊಲ್‌ ಗೋವಂ ಕರೆಯಂ ದಿಟ ೦ (ಇ9ನಂದ. ೨-೦೪). 

[ಮುಲ್ಯ ( ಎ ಮುನ್ಶ್‌) 4. ಪಾಲ್ಯು (ಎ ಪಾಲ್ಕ್‌) ] 

ಮುಂಪುದಿ (ನಾ). ಮುಂಬಾಗಿಲಿನ ಪಕ್ಕ, - ಪಾರ್ಶ್ವ ; ಬರವ ಸೂಚಿಸಿ 
ಬಾರದರೆ ಎಟಂ ಮುಂಪುದಿಗೆ ನೆಣ ನೆಮ್ಮಿ ನಿಂದು. , * ಮೈಮಣ್‌ 
ವುತರೆವ'ಳಿಗೆಗೆಚ್ಚಲುತೆ- ಸನಿಯರುಪಚರಿಸಲೊಂದೆಡೆಯೊಳರ್ದಳದೊರ್ವಳು 
(ಶಕ ೭-೫೩)... [ಮು ( ಇ ಮುನ್ನಾ) 4 ಪುದ್ಧಿ) 

ಮುಂಪೇಳ್‌' ` ಮುಂಪೇಟ್‌ ' ನೋ: 

ಮುಂಪೇರು, ಮುಂಪೇಳ್‌ (ಕ್ರಿ). ಮುಂಚಿತವಾಗಿ ಹೇಳು; ಮೊದಲೇ 
ಹೇಳು : ಜಾಂಬೂನದು .... - ಪೇಟಲುತುರನಾದಂ ವನುಜಂಗೆ ದಿವ್ಯ 
ಮುನಿಗಳ ಮುಂಪೇಲ್ವ ವೃತ್ತಾಂತಮಂ (ಶಂಣಶಾ- ೦೦-೬) ; ಎಂತುಂ 
ಮಂಂ[ಣಣಾ. ಎಂತೆುಟು ಮುನ್ನಂ] ಪೇಟ್ವಿರ್ಥಾಂತರಮಂತುಟನೆ ಬಟಕ 
ತೋಣುವುದದು. ದೃಷ್ಟಾಂತಂ (ನಾವ. ೩೦೪). ಮುಂಪೇಳ್‌ ; 
ಮುಂಪೈಳ್ಹ ಬಂಧನಿಯಮಸೂತ್ರಮಂ ಲೇಸಾಗಿ ಭಾವಿಸಿ ತೀರ್ಥಬಂಧಮ 


ವಂಂಂಪೋಗು 


ಸೆಂಯುಂತಾದಿ ಚತುರ್ಗುಣಸ್ಕಾನೆದೊಳೆಯಕ್ಕುಂ (ಗೊಮ್ಮಸಾ- 0೩-00) * 
[ಮುಂ ( ೬ ಮುನ್ನ್‌ ) 4 ಪೇಟ್‌] 
ಮುಂಪೋಗು (ಕ್ರಿ). ೧: ಮುಂದಕ್ಕೆ ಹೋಗು ; ಮುಂದೆ ಸಾಗು: 
ತೇಜಾಢ್ಯರುಗಳು ಮುಂಪೋಗಿ ವಿಮಲಸರೋಜಪತ್ರಿಕೆಯ ಫೊಟ್ಟಣದಿ 
ರಾಜಾಮ್ಮತೆವೆನೆ ತಣ್ಣೀರ ತಂದಿತ್ತರಾ ಜಿತಕಂತುನಂದನಗೆ (ಕೋಶಕ- 
0೯-೩೬), ೨. ಮುಂಚಿತವಾಗಿ' ಹೋಗು : ಮೊದಲು ಹೋಗು: 
ವ್ಯಪದೇಶಂ ಮಂಂಪೋಮದನವೂರ್ಪವಂಂ ಕಂಡು ನೆನೆಪುದದು ತಾಂ 
ಸ್ಮೆರೆಣಂ (ಗಾವ್ಯಾನೆ- ೬೦೩). 
[ಮುಂ್ಯ (ಆ ಮುನ್‌)  ಪೋಗ್ಕು ( ಆಪೋ) 
ಮುಂಪ್ರತಿ (ನಾ). *` ಪ್ರಕಟನೆಯಾಗುವ ಮೊದಲು ಕಳುಹಿಸಿದ 
ಪುಸ್ತಕದ ಪ್ರತಿ; ಮುಂಪ್ರತಿ ''(4878009 copy of ೩ book- ಇಂಕೆ2). 
[ಮುಂ ( ೬ ಮುನ್ನ) 4 ಪ್ರತಿ] 
ಮುಂಬಕ್ಕಿ (ನಾ). ಸೂರ್ಯೋದಯಕ್ಕೆ ಮೊದಲು ಧ್ವನಿಮಾಡುವ 
ಹಕ್ಕಿ: ದಿವಕಿಂದು ದೇವಕುವರಂ ಮರಳಿ ಬಹನೆಂಬ ಗೆಲುವಿಂದೆ ದೇವ 
ದೂತರೆ ಬಾರಿಸುವರೊ ಮಂಗಲವಾದ್ಯವೆನಲು ಮುಂಬಕ್ಕಿಗಳ ಮೇಳವಂ 
ಮೊಳಗಾಡೆ (ಗೂಲ್ಮೊಕಾ- ೩೬-೯). [ಮುದ್ದಿ (೬. ಮನ್ಸ್‌, ) 4. ಪಕ್ಕಿ ] 
ಮುಂಬಗಲ್‌, ಮುಂಬಗಲು (ನಾ). ಹಗಲಿನ ಮೊದಲ ಭಾಗ; 
ಬೆಳಗ್ಗೆ ; ಪ್ರಾತಃಕಾಲ : “ ಮುಂಬಗರ್‌, ನಡುವಗಲ್‌, ನಡೆವಗಲ್‌ 
ಎ ಇವು ೩ ತ್ರಿಕಾಲಂಗಲ್‌ » (ಚಾ. ೫೭-೨೩೦) ಸ ಅಂತು ಮಂಂಬಗಲ್ವರೆಂ 
ತುಮುಟಕ ಕಾದುವ ಸಮ[ರಭರಂ) ಮನೋರಾಗಮಂ ಮಾಡೆಯುಂ 
(ಸಂಕಳಾ- ೦೩-೩೬ 5) ; ರಾಘವನೆನ್ನಂ ತೃಣದಿಂ ಲಾಘವಮೆನೆ ಬಗೆದನೆಂಬ 
ುನಮಮ್ಮಳದಿಂದುಘಮನೊಳಕೊಂಡಂತೆ ನಿದಾಘದ ವಖಂಬಗಲೆ 
ತಳೆದುದಿಳೆ ಕಡುಗಾಯ್ತಂ (ಶಂಣನೂ. ೩-೦೦೦) ; ಪಲ್ಪಜ್‌ಗುಟ್ಟುತ್ತೆಮೆ 
ವಾನರಾಳ ನಡುಗುತ್ತಿರ್ದತ್ತು ಶಾಖಾಗ್ರದೊಳ- ಸೆಜ್‌ಗೆಯಂದವೆ 
ಮುಂಬಗಲ್ವರಮದೆತ್ತಂ ಪೋಗದಾ ಮಾಗೆಯೊಳ್‌ (ಕುಸುಮಾ- ೩-೦೩). 
ಮುಂಬಗಲು :  "ಇನೆನುದಯಕಾಲದೊಳ್‌'  ಮುಂಬಗಲೆನಿಕ್ಕು ” 
(೪6ರ. ೯0) : ಇಂದಿನ ಮುಂಬಗಲೊಳಗೀ ಕಾಂತೆ ನಾವೆಲ್ಲರು ಸಹಿತ 
ಕಂತಂನಿವಾಸವೆಂದೆಂಬ ನಂದನಕತಿಸಂಶೋಷದಿಂದೆಯ್ದಿದಳು (5೬೫೦. 


4-04) ; ಮುಂಬಗಲಿಂತು ಲೀಲೆಯೊಳು ಸಾಗಿತನ (ರಕ ೪೦-೨೭); 


ಮೊಸಲ ದಿನದ ಮುಂಬಗಲಿನಲ್ಲಿ ಪೂಂಡವಸೇನೆ ಭೀಷ್ಮರ ದಾಳಿಯಿಂದ |: 


ನಡುಕಹೊಂದಿತು (೫ಸತಿ. ೩೩೩). 
[ಮುಂ ( ಇ ಮುನ್‌) + ಪಗಲ್‌ ] 
ಮುಂಬಗಲು « ಮುಂಬಗಲ್‌' ನೋ. 
ಮುಂಬಗ್ಗೆ . (ಕ್ರಿ): ೧. ಮುಂದಾಲೋಚಿಸು; ಪೂರ್ವಭಾವಿಯಾಗಿ 
ಗ್ರಹಿಸು : ಬೀರಮನಿದನಾನೊ[ಂ] [ಮು]ಮೃಗೆದು. ಫೊಗಲಲಟೀವೊಂ 
(49: ೫೫, ೩೦-00 9ನೆಡು ಕತ). ೨. ಮೊದಲು ಲಕ್ಷಿಸು,-ಗಮ 
ನಿಸು: ಪಲರುಂ ವಿದ್ಮಾಧರಸ್ತ್ರೀಯರುಮುಮರಿಯರುರ ಮಾನವಸ್ತೀ 
ಯರುಂ ತಮ್ಮೊಲವಿಂ ಮೇಲ್ವಾಯ್ಡೊಡಂ ಮುಂಬಗೆಯದ ಬಗೆಯೇನಾ 
ಮೆದು (ಕಾರೂ. ೯-6೩) - [ಮಂ೦್ಣ (ಆ ಮನ್ಸ್‌) -- ಬಗ್ಗೆ] 
ಮುಂಬಗ್ಗೆ (ನಾ). ಪೂರ್ವದ ಹಗೆ: ಹಿಂದಿನ ದ್ವೇಷ: (೪). 
[ಮಖ (ಆ ಮುನ್‌) * ಪಗ್ಮೆ] 
ಮುಂಬಜ್ಜೆ (ನಾ) ಮುಂದಿನ ಹೆಜ್ಜೆ ; ಮುಂದಿನ ಹಾದಿ,- ಜಾಡು: 
ಎಡಬಲನತ್ತಿತ್ತ ನೋಡದೆ. ಮಂಂಬಜ್ಞಿವಿಡಿದು ನಿಟ್ಟಿಸುತೊಯ್ಯನೈದಿ 
(ಕರತ. ೩-೧೮)- [ಮುಂ (ಇ ಮುನ್‌,) 4- ಪಚ್ಚಿ] 
ಮುಂಬಟ್ಟೆ (ನಾ). ಮುಂದಿನ ದಾರಿ; ಮುಂದಿರುವ ಮಾರ್ಗ: 
ತಂತಮ್ಮ ಮೇರೆಯಂ ತಪ್ಪಿದಡೆ ದಂಡಮಂ ಕೊಳ್ಳ ಭೂಪಾಲರ ನಾಡ 


೬೧೯೫ 


46 


ಮುಂಬನಿ 


ಪರ ಮಾಟದಿಂದೆ. ಮುಂಬಟ್ಟೆಗಳೂರಂ ಪೊರ್ದಿ ಪೋಪಂತೆ (ರರ್ನೀನ್ಕು- 
6-೬೮): ಕಂಬನಿಡುಂಬಿದನೆೊಡನೆದ್ದು ದಕ್ಷಿಣ ಮಂಂಬಟ್ಟೆಯೊಳೆಗಡ್ಡಬಿದ್ದು 
ಇಂಬುಗೊಳ್ಳೆಲೆ ಸ್ವಾಮಿ ನಿಮ್ಮ ನೋಯಿಸಿದೆ ನೇನೆಂಬೆ ನಾನತಿಕ್ರೂರನು 
(ಕೆರತ. ೪-೬). [ದನ್ನು (ಆ ಮುನ) 4 ಬಟ್ಟೈ) 
ಮುಂಬಡಿಸು (ಕ್ರಿ). ಮುಂದೆ ನಡೆಯುವಂತೆ ಮಾಡು ; ಮುಂದು 
ವರಿಸು: ಬಿನ್ನನಿರ್ದರಿವ ಮರೆಗೆಯ್ಗೆಳ್ಳು ವಾಗೆಪೋಲಲುಗುಗೊಂಡೆನ್ನ 
-ನಿಂಗಿತದಿಂದೆ. ಮುಂಬಡಿಸೆ ತೇಂಕುಮ್ಮುಗಿಲ್ಲೆ ಕಾಲ್ಮೊಳೆತಂತೆ ಕನಸಿನೊಳ್‌ 
(3038. ೩೨-6). [ಮಾಬಡು 4 - ಇಸ್ಕು] 
ಮುಂಬಡು (ಕ್ರಿ). ಮುಂದಕ್ಕೆ ಸಾಗು; ಮುಂದೆ ನಡೆ; ಈ ಪರಿ 
ಯೊಳ್‌ ಸುಮಿತ್ರಾಪುತ್ರಂ - . - ದಮನನಂ ಸಂತಮಿಟ್ಟುಂ ಮಂಬಟ್ಟು 
ಪಡೆವೆರಸು ಹಯದ ಬೆನ್ನೊಳೆ ನಡೆಯಂತಿರೆಯಿರೆ (ಉಾನುಕ್ಕ. ೦೦೦-೨). 
[ಮನಂ (ಇ ಮುನ್‌) - ಪಡು] 
ಮುಂಬಡೆ (ನಾ). ಮುಂಭಾಗದಲ್ಲಿರುವ ಸೈನ್ಯ; ಕಡಲು ಮೇರೆಯ 
ತಪ್ಪಿದೊಲು ಮುಂಬಡೆಗಳಸುರರ ಬಲವ ಮುಸುಗುತ ಸಿಡಿಲು ಬಡಿವಂದ 
ದಲಿ ಕಡಿದೊಟ್ಟಿದರು ಬೊಬ್ಬಿಡುತ (ಕುಣ. 0-೦೦-೨). 
[ಮುಂ (ಮಾನ್‌) + ವಡ್ಡೆ] 
ಮುಂಬಣ್ಣ (ನಾ). ಮೊದಲು ಕಾಣುವ ಬಣ್ಣ: ಪೊಸಜವ್ವನದೆ 
ಮುಂಬಣ್ಣದಂತೆ ಕರ್ಪಂ ಕೈಕೊಂಡು ಕತ್ತುರಿಯೆಲ್‌ ಬರೆದುತಪ್ಪ ವಿಕ್ರಾಂತ 
ತುಂಗನ ಮಾಸೆಗಳಾತನ ಶೀವ್ರಪ್ರತಾಪಾನಳಧೂಮಲೇಖೆಯಂತಾದುವು 
(ಶಂಪರಾ- ೨-೩೪ ನ)5 [ದುಂ] (ಸಮನ್ಸ್‌) -- ಬಣ್ಣ] 
ಮುಂಬದ, ಮುಂಬದನ್‌ (ನಾ). ರತಿಕ್ರೀಡೆಯ ಆರಂಭದಲ್ಲಿ 
ಸೂಸುವ ಸುರತದ್ರವ : ಬೆಂಡೇಟ್ವ ಕಣ್‌ ಬೀಯದಟ್ಕಅಕೊಳಂ ಪಾಸಿಗೆ 
ನಾಂಬ ಮುಂಬದಮಳುಂಬು ಕೂಟದೊಳ್‌ ನಲ್ಲರಾ (ತುರ್ರಪು- 6-೬೪) ; 
ಮುಂಬದಂ ಗೆಳಿಯಿಸೆ ಕೂಡಿ ಗದ್ದದದ ಕಂಠದಿ ಕೂಜಿತಮಂ ನೆಗಲ್ಸಿದಳ್‌ 
(೫46 9೦-0೪9). ಮುಂಬದನ್‌ : ಉಬ್ಬರಿಸುವ ಮೆಯ್ನವಿರ್ಪನಿವ 
ಮುಂಬದನೊಪ್ಪಿರೆ. ದೀವದೊಳ್ಳರಲ್ಲೆರಲೆಯ  ಭುಪಮಜ್ಞೆರಿಯನಚ್ಚಿ 
ಗೊಡರ್ಚದುದಾ ನೃಪೇಂದ್ರನಾ (6ರ. : 00-90); ಒಂದೆರೆಡೊಳ್ಳುಡಿ 
ತವಕದೊಳೊಂದೆರಡಾಲಿಂಗನಂ ಮುಗುಳ್ನಗೆ ನೋಟಂ ಸಂದಣಿಸುವ ಮುಲ 
'ದನೊಳಗಿಂದಿಕವರನಯನೆ ಪಾಣ್ಣನಂ ಬೀಬಕ್ಕೊಂಡಳ್‌ (ಸೂಸು. 6-04). 
[ಮುಂ (ಆ ಮಂನ್‌,) - ಪದ] 
ಮುಂಬದಂಗೂಡ್ಳು . (ಕ್ರಿ). ರತಿಕ್ರೀಡೆಯ ಅರಂಭದಲ್ಲಿ ಸುರತದ್ರವ 
ವನ್ನು ಸ್ರೆವಿಸು : ಮುಂಬದಂಗೂಡದಿರ್ಪಳ ಕೂಟಂ ಬಿಡದೇಳಜಾಟಮ 
ದನಾಪಂ ನಚ್ಚುವಂ ಮೆಚ್ಚುವಂ (086. 00-089)- 
[ಮುಂಬದ -- ಕೂಡು] 
ಮುಂಬದನ್‌ " ಮುಂಬದ ' ನೋ: 
ಮುಂಬದಿ (ನಾ)- ಮುಂಭಾಗ ; ಮುಂದುಗಡೆ: ಇದೇ ಗೋಡೆಯಲ್ಲಿ 
ರಂಗಸ್ಥಳದ. ಮಂಂಬದಿಗೆ ಇನ್ನೊಂದು ಬಾಗಿಲಿದೆ 


(ವೀರಯೋ- 0); 
ಸುಮಾರು ಐವತ್ತುವರ್ಷದ . - . ರೈತನೊಬ್ಬ ಗುಂಪಿನ ಮಂಯದಿಗೆ 
ಬಂದನು (ಫೃತಕಂ- ೨೩೪) [ಮುಂ (ಮುನ) 4 ಬದಿ] 

ಮುಂಬನ (ನಾ). ವನೆದ ಮುಂಭಾಗ ; ಶೋಟದ ಮುಂದುಗಡೆ : ಬಲ 
ಗೂಡಿ ತೆರಳ್ನು ರಸಿಕರಾಜೇಂದ್ರ ಮಂಂಬನದಲ್ಲಿ- ಕಂಡು ರೆಂಜಿಸುವ ಚೆಂಚಿತಿ 
ಯರಾಟಗಳ (ಫೂಷಕ- ೦೯-೩೦)... [ವನಂ (೬. ಮುನ್‌) 4 ಬನ್ನ] 

ಮುಂಬನಿ (ನಾ). (ನೆಲದ ಮೇಲೆ ಬೀಳುನ) ಮೊದಲ ಮಳೆಯ 
ಹನಿ: ಮುಂಬನಿಯಂ ಜಾದಗೆವಕ್ಕಿ ಹಂಸೆ ಕೊಳನಂ ಪದ್ಮಂಗಳಾದಿತ್ಯನಂ 
ನೆನೆವಂತಾಂ ನೆನೆವೆಂ ಸರೋಜಮಂಖಿಯಂ. (ಅಂತ್ರ: ೦೨-೩೦); ಮುಂಬ 
ನಿಯಂ ಜಾದಗೆಯಾಂಟ ತನ್ನಯ ಪವಣ್ಣೇಂ ತುಪ್ಪಿಯಂ ಮಾಡದೇ 


ಮುಂಬಯಣ 


(ಉಾಂಕೀತ- ೦-೬); ಕಾರೂಗಲ ಮುಂಬನಿಗಳೊಳು . , , ಜನುಗಿನಲಿ 
ಬಹುಮಳೆಗಳಲಿ ನೆನೆನೆನೆದು ಸಾಗೆರತ್ತೀರದಲಿ ಬಂದನು ಕಿರೀಟಿ (ಕುಪ್ಮಾರ- 


6-30). [ಮಖ್ಯ (ಆ ಮುನ್ನಾ) 4 ಪಿ] 
ಮುಂಬಯಣ (ನಾ). ಮುಂಚಿತವಾಗಿ ಮಾಡುವ ಪ್ರಯಾಣ: 
` ಮುಂಬಯಣಂಬೋಗು 'ಪರಾ, 
[ಮಂ (ಎ ಮುನ್ನ) 3. ಪಯಣ] 
ಮುಂಬಯಣಂಬೋಗು (ಕಿ). ೧. ಮುಂಚಿತವಾಗಿ ಪ್ರಯಾಣ 


ಮಾಡು. ೨. (ಆಲಂ) ಮುಂಚಿತವಾಗಿ ನಾಯು-ಮ 
ದನುವರದೊಳವಂ ಮುಂಬ ಬ್ಯೋದಂ (ಕಂ: 03-3). 
[ ಮುಂಬಯಣ 4 ಪೋಗ್ಗು (೬ ಪೋ) ) 
ಮುಂಬಯಸು (ಕ್ರಿ). ಮುಂಜಿತವಾಗಿ ಬಯಸು. ಆಪೇಕ್ಷಿಸ: 
ಮುಂಬಯಸಿ ಕೈಗೈದ ಸೊಬಗಿನ ಕೆಂಬಲರ ಮೈವಚ್ಛೆ ಕೆಂಬಲು ತುಂ 
ಗುಂಕುಮ ತಿವಿರು ಚೆಂದುಟಿಯುಟ್ಟ ತ್ವಿರುಣ್ಯವಸನೆ (ಸಳ್ಳಳಾ. ೩-೩೪) - 
[ಮು (< ಮುನ) 4 ಬಯಸ್ಕು 
ಮುಂಬರ್‌, ಮುಂಬರು (ಕ್ರಿ)- ೧- ಮುಂಭಾಗಕ್ಕೆ ಬರು; ಮುಂದಕ್ಕೆ 


2 ಇಂಬಲಟ್‌ 


ಬರು: ಮನಮೆನ್ನಂ ಮಂಂಬರಲ್‌ ಮುುದುವರಿವುದನೆ. ತ್ಯೊರ್ಪಂತೆ | . 


ನೀಳೃತ್ತು ಸುರ್ಯ (ಕಾದಂಶೂ, ೭೫೬); ಮುಂಬರ್ಪ ತನ್ನ ಮೊಮ್ಮುನ ಕಾಲ 
ಸೊಪ್ಪಳಂ ಕೇಳು (ರಾಡು 3-೪0 ವಮ); ಮುಂಬಂದೆಚ್ಚೊಡೆ ನಡು 
ವಾಯಂ ಬಗಿದೊಳಪೊಕ್ಕು ವಾಯುರಂಧ್ರದೊಳ್ಳ ಬೀಳ್ವಂಬಂ ಕಡುವಿರು 
ಗುಜ್‌ ಕೂರ್ಕೊಂಬಿಂಡು ಕಡಿದುದುದು ಪಟುಕಿಟಿಯಮವಮಾ (ಹನ್ಮೂರ. 
₹೨೫೩). ಮುಂಬರು; ವ ಅನಂತರದಲ್ಲಿ ಬರು; ಮುಂದೆ 
ಒದಗು : ತಮಗೆ ಮಂಂಬಹ [ಕಾಕಾಂ. ಬಾಹ] ಸುಖದು;ಖಂಗಳನಆೌಯ 
ದವರು ಮತ್ತೊಬ್ಬರ ಸುಖದುುಖಗಳ ಮೊದಲೆ ಅಜ್‌ಯರು (ಶನ್ನನ. ಕ. 
೨೨3-168); ರಾಜ್ಯದ ಮಹಾದಣುಯಕನು ನಾಡಿನ ಮೇಲೆ ಹೀಗೆ ಸಂಚ 
ರಿಸಿದುದರಿಂದ ಮಂದಿಯ ಮನಸ್ಸು ಮುಂಬರುವ ಕಾಳೆಗದತ್ತ ತಿರುಗಿತು 
(ಸತತ: ೩೨), [ಮದ್ಯ (ಇ ಮುನ) 4 ಬರ್‌ (ಆ ವರ್‌)] 
ಮುಂಬರಪ (ನಾ). ಮುಂಚಿತವಾಗಿ ಬರೆದ ಬರವಣಿಗೆ: ಮೊದಲೇ 
ಬರೆದ ಬರಹ ; ಸಿರಿಯಡಿಸೋಂಕಿನಿಂ ಪಣೆಯ ಮುಂಬರೆಪು ಪಸನಾಗೆ 
ಸಪ ಬೇರ್ವಂಯೆ... ನಿದಳಮ್ಮಯ್ಮುತರೂಗದೆ ತೇಂಕುಬಂದದಿಂ 
(30- as) [SN (ಇ ಮನ್‌) ೬ ಬರಪ (ಆ ಬರೆಪ)] 
ಮುಂಬರ್ಮಿ (ಕ್ರೆ)- ೧. `ವಬಂದೆ ಚಲಿಸು ; ಮುಂದೆ ನಡೆ ; ಮುಂದಕ್ಕೆ 
ಸಾಗು: ಸುಪ್ರಭಮಂನೀಶನಮಳತನುಪ್ರಭಿ ಮುಂಬರಿದು ಬೆಳಗಿದತ್ತು 
ಶಿವಜ್ಞಾನಪ್ರಭಿ ಡೆಯಾಮೃತಾಸಾರಪ್ರಭಿಯನೆ ತನ್ನುನೀಶನೊಡ್ಡೋಲ 
ಗಮಂ (ಕುಸುಮ, ೩-0): ಗೋಮುಖವ್ಯಾಘ್ರಂಗಳಂದದೆ 
ಕಾಮ ಮೊದಲಾದಖಿಳವಿಷಯಸ್ತೋಮ: ನಿಜಸದಿಕ್ಕೆ ಮುಂಬರಿದಂತ 
ರಂಗದಲ್ಲಿ ಆ ಮಹಾಶಿವಲಿಂಗಸಂಗಪ್ರೇಮಿಭಾಗಿ ಶಿವೈಕ್ಯಷದವನು ನೇಮಿ 
ಸಿದ ಮಹದೇವಿಯಕ್ಕಗೆ ಶರಣು ಶರಣಾರ್ಥಿ (ಕ್ರತು, ೦-೩); ಅಂಬರ 
ಚರಿಯರನೀ ಪಟ್ಟಣದೊಂದು ' ಸುಭ್ರಮವನು ನೋಡಿಯೆನುತ ಕಂಂಭಿನಿ 
ಕೈನೀಡಿ ॥ರೆವೋಲು ಡೆಂಕಣಿ ಮುಂಬರಿದೆಸೆದುವರ್ಶಿಯಲಿ (ಕಪು, ೬-6). 
ಪಿ. ಮುಂದಕ್ಕೆ ಹರಿ.- ಪ್ರವಹಿಸು ; ನಿಂದಿವನು ನಿಮ್ಮ! ಯ್ಮನಿದಿರಲಿ 
ಸಂಧಿಸುವ ರಣಗಲಿಗಳುಗ್ರಸ್ಕಂದನದ ಮುಳಿಭಾಗದಲಿ ಮುಂಬರಿವ ಹೆದ್ದೊ 
ಅಯ ಮುಂದೆ ನಿಲುವ ಮಹಾದ್ರಿಯವೊಲು .. . . ನಲವೇಜಃವರು ಕಲಿ 
ಹನುಮ (84009. ೬-೩೦-0). ೩. ಮುಂದುವರಿ; ಬೆಳೆ; ಅಭಿವೃದ್ಧಿ 
ಹೊಂದು ; ಈಗ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದಲೂ 
ನಮ್ಮ ಸಾಹಿತ್ಯ ನಾನಾಶಾಖೆಗಳಿಲ್ಲಿ ಮುಂಬರಿದು ಹಬ್ಬಿ ಹರಡುತ್ತಿದೆ 


೭೦೯೬ 


55 


40 


(ಬಳೆ: 1%, ಮುನ್ನ). ೪, ಅಧಿಕವಾಗು ; ಹೆಚ್ಚಾಗು; ವಿಶೇಷ! 


ಮುಂಬಲ್‌ 


ವಾಗು : ಅಂಬರಚರಿಯರ ತನುಗಂಪಿಗೆಜಗುವ ತುಂಬಿಯ ಬಳಗದಂದದಲಿ 
ಮುಂಬರಿದೆರಿವ ಕಪ್ಪಿಡಿದ ಘಫರಾಳಿಯಿಂ ಜ| ನೇಜ್‌ಲೆಗಳೊಪ್ಪಿದುವು 
(1910 ೨-9); ಬೆರಲಂ ಕೊಟ್ಟೊಡೆ ಬೇಟಮೇಂ ಕುರುಳುಮಂ ಕೊಯ್ದಿ 
ತ್ರೊಡೇಂ ಕೂರ್ಮೆ ಕೇಳರವಿಂದಾನನೆ ಮನ್ಮನಃ ಪ್ರಿಯಮಿದಲ್ತೀ 
ದೇಹಮಂ ನಲ್ಲೆ ಮು: ನರಿದ್ದತ್ತಿತ್ಟೊಡಿವೆಲ್ಲಮೇಂ ಪೆಣತೆ (ರಾಜಕೇ. 003 
086). ೫. ಹರಡು : ವ್ಯಾಪಿಸು : ಪಸರಿಸು : ತನ್ನ ತೇಜದೊದವಿಂ 
ಪಾರಂಗಳೆಂಬಂತೆ. ಭಾಸಂರದಂತದ್ಯುತಿಮಾಲೆ ಮುಂಬರಿವಿನಂ ವ್ಯಾಖ್ಯಾನಮಂ 
ಮಾಡುತಚ್ಚರಿವೆತ್ತಿರ್ದ ಸುಧರ್ಮಯೋಗಿವರನಂ ಕಂಡಂ ಧರಾಧೀಶ್ವರಂ 
(ಕುಸುಮಾ, 9-೯೯); ಮಣಿಭೂಹಣಮ್ಮತಿ ಮುಂಬರಿವುತಿರೆ ಬಂದನಾಕೆಯ 
ಹರಣ ಬಂದಂತೆ (ಸಾಳ್ಮಥಾ. 4-0೬); ಬಿಂಬಾಧರದ ಕೆಂಬೆಳೆಗು ಮುಂಬರಿದು. 
ಕುಂಭಕುಚಕ್ಕೆ ಕೆಂಬರಲ ಸರಮಂ ಕೆಳೆಗೊಳಿಸೆ (oat. ೪20% ಐ). 
ಉಂಟಾಗು ; ಒದಗು : ಬಳಲಿದೆನು. ಬಲುಹಾಗಿ ಸಾಕಿನ್ನೆಳತಟವು ತನ 
ಗೆಂಬ ಬಗೆ ಮುಂಕೊಳಿಸಿದುವು ಮುಂಬರಿದುದುಗ್ರಾಟ್ಯೋೊಪಕೋಪಶಿಖಿ 
(ಕೂರರಾ- ೩-5-೬೯). ೭, ಪರಿಣತವಾಗು ; ಪಕ್ವಗೊಳ್ಳು : ಪ್ರಾಚೀನ 
ಬೌದ್ಧಧರ್ಮವು... ಮುಂಬರಿದ ಚೇತನಗಳ ಏರಾಂತತೆಯನ್ನೂ 
ಹೊರಗಿನ ನೆರವನ್ನೂ ಬಯಸದೆ . . , ಸ್ವಂತಪರಿಶ್ರಮದಿಂದ ಮೋಕ್ಷ 
ವನ್ನು ಗಳಿಸಬೇಕೆಂಬುದನ್ನೂ ಒತ್ತಿ ಹೇತು. (ತತ್ಮಶ್ರಾ- 0೭೬)- 
ಮುಂಬರಿ ಬೀಳುಎಮುಗ್ಗು! ರಿಸಿ ಬೀಳು: ಢಗೆ ಹೊಜಿದಳ್ಳಿ 
ಹೊಯ್ಯುತೆ ಬಿಸಿಲಿಂಗೆ ನಾಲಗೆನೀರು ತಟಗುಟ್ಟಿ ಸುರಿಯೆ ಮಿಗೆ ಪಡಿದವನ 
ಮಂಂಬರಿ ಬೀಳಲೆಳಿವ ನಾಯಿಗಳಡಸಿದುವೆಡಬಲದೆ. (ಮೋಡತ- ೦೯-೦೪). 
[ಮುಂ (ವ ಮುನ್ಮ್‌ ) + ಪಃ 1 
ಮುಂಬರ್ಮಿ (ನಾ). ಮುಂದಕ್ಕೆ ಚಲಿಸುವಿಕೆ ; * ಮುಂಬರಿವರಿ ` ಪರು. 
[ಮು ( ಇಮುನ್ಶ್‌) - ಪರ್ಕಿ) 
ಮುಂಬರಿತ (ನಾ). ಮುಂದುವರಿಕೆ ; ಅಭಿವೃದ್ಧಿ : ಇದುವರೆಗಿನ ಎಲ್ಲ 
ವಿವರಣೆಗಳಿಂದ್ಯ ಸುಮಾರು ಕ್ರಿ. ಶ, ೧೨ನೆಯ ಶತರ್ಮಾದ ಆರಂಭದಿಂದ 


ಕ್ರಿಶ ೧೭ನೆಯ ಶತಮಾನದ. ವರೆಗಾದ ಕೋಟೆಗಾಳೆಗದ 
` ಸಂವರಣೆ * ಯ ಮುಂಬರಿತವನ್ನು ಕಂಡುಕೊಳ್ಳಬಹುದಾಗಿದೆ (Vara: 
21). [ಮುಂಬರಿ 4. - ತ್ಯ) 


ಮುಂಬರಿವರಿ (ಕಿ). ಮುಂದಕ್ಕೆ ಹೋಗು. ಚಲಿಸು; ಮಿಕ್ಕು 
ಮುಂಬರಿವರಿದು ನೀಡಿದುಕ್ಕೆಲದ ಫೇರಗಳ ಕಡ ಫಿದಿದಿಕ್ಕೆ ಬಾಲದ ಶಿಖಿಯ 
ಸೀವರಿಸುವ ಶಿಖಾಳಿಗಳ (ತರ: ೩ ೮-೪೭). [ಮುಂಬರ್ಮಿ 4 ಪರ್ಮಿ] 

ಮುಂಬರು " ಮುಂಬರ* ' ನೋ. 

(ಮುಂಬರೆಯ (ನಾ). ಹರೆಯದ ಆರಂಭ ; ನವಂತೌವನ : ಸಿರಿ ಜೆಲ್ವಂ 
ಸಿರಿಯಲ್ಲಿ ರೂಪು ಮಿಗೆ ಚೆಲ್ಪಂ ರೂಪಿನೊಳ್‌ ಮತ್ತೆ `ಮುುಬರೆಯಂ ಚೆಲ್ವ 
ನಿನಿತ್ತುಮೆಯ್ಸೆ ಕಡುಚೆಲ್ವಂ ಬೇಟದಿಂ ಬೇಟಮೆಂಬರನಂ ಮನ್ನಿಸೆದಂದ 
ನಾಯಕಮುಂ (ಕಂಪು. ೪-೩೪); ಮುಂಜುಕದ ಗಾಡ ಮುಂಬರೆಯ 
[೫೫ ರಿಯ[ದೊಟ್ಟಜೆ ರಂಜಪ ದೇಸೆ ಸಪ್ಮವಂ ಮೇಂಿದರೆ (ನಜ. 
೭-೪); ಧರಿಸಿದ ಕನಕಾಂಬರದಪಾರಕೋಭಾವೈಭವಮಂ ಮುಂರೆಯದ 
ಮೆಯ್ಸಿರಿಯಿಂ ಜರಿಯುತ್ತುಂ (ಕುಣತ. ೩-೫ ವ). 

[ವಬಂ ( ಎ ಮುನ್ನ) ಪರೆಯ್ಯ (« ಪರಯ) ] 
ಮಖಂಬಲ್‌, ಮುಂಬಲ್ಲು (ನಾ). ಮುಂಭಾಗದ ಹಲ್ಲು; ಮುಂದನ 
ಹಲ್ಲು: ಸೆಂಧಿಸಿ ಮಂತ್ರದೆ ಮುಂಬಲ್ಲಿಂದರಳಿಯ ಮುಗುಳನಗಿವುತುಂ ಥೂ 
ಘೂಯೆಂದಂದಭಿಮಂತ್ರಿಸಿ ಭಸ್ಮಮನಂದಿಟ್‌ಲ್‌ ತೇಟ ವಿಷಮದಾಕ್ಷಣ 
ಮಿಟ್‌ಗಂಂ (೩ಶುದ- 0೦-0೦); ಮಂಂಬಲ್ಲಂ ನಾಲ್ಕಕ್ಕಮದೆಂಬುದು. 
ಸಂದಂಶಮೆಂಬ ಪೆಸರುಂ ಮೇಗಣ ಕೆಂಬಲ್ಲುಮಗ್ರ ದಂತವದೆಂಬುದು 
(95೫: ೯-೯). ಮುಂಬಲ್ಲು : ಕುರುಳು ಬೆರಳು ಮುಡುಹು ಮುಂಬಲ್ಲ 


ಮುಂಬಲ 


ಕೊಳ್ಳು ದಾಂಟಿದರೆ. ನಂಬ (ಉಕನ- 300); 
ಮಂಂಬಲ್ಲಂ ಬಿದ್ದು ವೀಳೆಯವ ಕಲ್ಲೊಳು ಜಜ್ಜಿ ತಿಂಬರಲ್ಲದೆ ಬಿಟ್ಟರಾರು 
(ಶಂಕು ೬೦-೦೧೨); ನೆಗೆಮಂಬ ಮುಂಬಲ್ಲೆಲ್ಲ ಚೆನ್ನೆ ಕಾಣೆ ಗೆರೆ 
ಬರದಾ ವಿಭೂತಿ ಕಪ್ಪೆಗೊರಳೆ ಕಾಣೆ (ಸಾಕರ. ೨೦6) - 
[ಮುಂ (ಆಮುನ್‌ೈ) 4. ಪಲ್‌] 
ಮುಂಬಲ (ನಾ): ಮುಂಭಾಗದ ಸೈನ್ಯ-- ದಂಡು ; ಮುಂಚೂಣಿ ; 
“ ಮುಂಗುಡಿಯೆನೆ ಮುುದುಚೂಣಿಯೆನೆ' ಮುಂಬಲಮುಂ (58ರ. 
೬೬); ಮಲಯಮಾರುತನ ಬೆಂಬಲಮುಮಂ ಚೈತ್ರಮಿತ್ರನ ಮಂಂಬಲ 
ಮುಮಂ ದರ್ಪಕನ ದರ್ಪಂಚೆರಸೆಟಕುಳಿಗೊಂಡು 
ಗಂಡೇಟ್‌ದ ಗಂಡಗಾಡಿ ರೂಢಿವಡೆಯಿ (ಅನಂಪ್ರ- ೬-೨೨ ವು; ಚಂಡ 
ಕೋದಂಡನ ದಂಡಾಧಿನಾಯಕಂ ವೀರೆಜಂಭರಾಜಂ  ಮುಂಬಲದೊಳ್‌ 
ಕದನಕ್ಕೆ ಕಡಂಗಿ ಕದುಂಬಿ ಸನ್ನದ್ಧವಾಗಿ (ಶಬ್ಮೂರ, ೩-೩೩ ವ); ಅಲಾದುಬ್‌ದ 
'ಬೆಂಬಲಂ ಮಂಂಬಲಮಾಗೆ ಬೆಂಗೊಟ್ಟೋಡಿ : ತಮ್ಮಾಣ್ಮಂಗಿಂತಿದಂ. ಕೇಳಿ 
ಸಿದರ್‌ (ಕಾಮಕ್ಕೆ. ೦೪೬-೦). [ಮುಂ (ಇ ಮುನ) 4 ಬಲ್ಮ] 
ಮುಂಬಲಿ (ಕ್ರಿ). ಮೊದಲು ವ್ಯಾಪಿಸು: ಏರಿದಾಡ ಚತುರಂಗದ 
ಪದಹತಿಯಲಿ ಮಂರಿದೆ:ಳ್ವ ಕೆಂದೂಳ್ಗೆ ಳಾಗ ತರಣಿಮಂಡಲವ ಮಂಂಬಲಿದು' 
ಮುಂಕೊಳುತಂದು ಕಿರಣದೇಳಿಗೆಯೆ ತಗ್ಗಿಸಿತು (ಕಂಠಪಿ- ೦೭-೨೮). 
[ಮುಂ್ಕ. (4 ಮುನ್‌,) 4 ಬಲ್ಮಿ (ಆ ಬಲ್‌) 
ಮುಂಬಲ್ಲು ಮುಂಬಲ್‌ ' ನೋ. 
ಮುಂಬಸಿಜುಿ (ನಾ). ಗರ್ಭ ಧರಿಸಿದ ಪ್ರಾರಂಭದ ಕಾಲ: ಬಿಸುಗದಿರಿನ 
ಮುಂಬಸಿಜಕೊಳು ಮೂಡಣ ದೆಸೆವೆಣ್ಣ ಸೀಮಂತದ ಒಸಗೆಯ ವಾದ್ಯ 
ಗಳೆನೆ ದೇಗುಲಗಳೊಳೆಸದವು ಶಂಖನಿನಂದಂ (ಶ್ರೀಶಾಲ- 3-36) 
[ಮುಂ (ಇ ಮಂನ್‌) -- ಬಸಿಜು (ನ ಬಸಿಜು್‌) ] 
ಮುಂಬಳೆ (ನಾ), ಕೈಯ ಮುಂಭಾಗದಲ್ಲಿ ಧರಿಸುವ ಬಳಿ: ಬಾಜೀ 
ಬಂದು. ಹಿಂಬಳೆ, ಮುಂಬಳೆ, ದೋರ್ಯ, ಪೌಂಚಿ .. . ಡಾಬು 
ಮೊದಲಾದ ಆಭರಣಗಳನ್ನು ಧರಿಸಿಕೊಂಡು (ಮುಕಿಕಸಂ- ೩6). 
(ಮುಂ (ಎಮೆನ್‌) 4 ಬಳ್ಳೆ] 
ಮುಂಬಾಗಿಲ. ಮುಂಬಾಗಿಲು (ನಾ)-ಆಟ್ವಿಡದ) ಮುಂಭಾಗದಲ್ಲಿರುವ 
ಬಾಗಿಲು; -ಮುಂದಿನ ದ್ವಾರ; ತಲೆಬಾಗಿಲು: ಪೋಗಿ ನೀಂ'ಗಿಳಿಯೆಮ್ಮ 
ದೇಗುಲದೊಪ್ಪುವುನ್ನತವಾದ ಮುಂಬಾಗಿಲಲ್ಲಿ ತೊಳಪ್ಪ ಪೊಗೊಳದೊಳ್ಳು 
ಟುಂಗೆನಲು ೭-೦೦೦);  ಆಗಳನೂನಸೆಂಭ್ರಮಪರಿಭ್ರಮ 
ಂಗನೆಯರ್‌ . . ಬಾಗಿಲೊಳುನ್ನತಧ್ವಜಚಯಂಗಳನೆತ್ತಿಸಿ ರಂಗ 
ವಾಲಿಯಂ ರಾಗದೊಳಿಕ್ಕಿ ಬೀದಿಯೆ ನಂದು ಮಾಡಿದರಷ್ಟಶೋಭೆಯಂ 
(೫9ರ ೩-೧8). ಮುಂಬಾಗಿಲು; ಇಂದ್ರಿಯದ ಬಾಗಿಲಲ್ಲಿ ಮನವಿಪ್ಪುದು 
ಮನದ ಮುಂಬಾಗಿಲಲ್ಲಿ ಭೋಗಲಿಂಗವಿದ್ದು ಸಳಲಭೋಗಂಗಳ ಭೋಗಿಸಿ 
೬ ೬ ಸೌರಾಷ್ಟ್ರೂಸೋಮೇಶ್ವರವಿಂಗವ ಬಲ್ಲರೆ. ಬಲ್ಲೆ (ರಕ. 33-೬೦) ; 
ಬುಹಮುಖಯಾ ಗೃಹದ ಮುಂಬಾಗಿಲ ಗೋಪುರದ ಚಿತ್ರದ ಭಿತ್ತಿ 
ಇಂಬಾಗಿರೆ. ನೋಡಿದಳು. (ಶ್ರೀರಾಂ. ೩-65) : ದಮಯಂತಿ ಗಂಡನನ್ನು 
ವಿದುರುನೋಡುತ್ತ, ಮುಂಬಾಗಿಲಿನಲ್ಲಿ ನಿಂತಿದ್ದಳು (ಯಲ್ಲಿ. ೬೪). 
[ಮುಂ (- ಮುನ್‌) 4+ ಬಾಗಿಲ್‌] 
ಮುಂಬಾಗಿಲು " ಮುಂಜಾಗಿಲ್‌ ' ನೋ, 
ಮುಂಬಾಗು (ಕ್ರಿ). ಮುಂದುಗಡೆಗೆ ಬಾಗು ; ಮುಂದಕ್ಕೆ ಓಲು : 
ಒಂಬತ್ತುತಿಂಗಳು. ಹೊತ್ತ ಮಾತ್ಮಕಿಯ ಪಾದಾಂಭೋರುಹಕಲರ್ಗರೆದು 
ಮುಂಬಾಗಿ ಕೈನೀಡಿ ಶರಣೆಂಬ ರೀತಿಯೊಳ್‌ ಪೊಂಬಾಳೆ ಬನದೊಳೊಪ್ಪಿ 
ದುವು (ಮತತ. ೨೪-೪0): [ಮುಂ (< ಮನ್ಸ್‌) ಇ... ಬಾಗು] 
ಮುಂಬಾಯ್‌, (ಕ್ರಿ). ೧. ಮುಂದಕ್ಕೆ ನುಗ್ಗು ; ಅವ ಪೆರ್ಗೆಡಲ್‌ ಅಗಳು 


ನಿಜೀಯನಿಕ್ಕಿ ಅಂತೆನ್ನ 


(ಉವ್ಯಟಿ- 


೭೧೯೩ 


20 


25 


ಮುಂಬಿಡು 


ಆವ ಮಲೆ ಬಲ್ಲೋಂಟೆ, ಆದರ ಮುಂಬಾಯ್ವರಿವು ಮೊಗಗೆಟ್ಟು ನಿಲಲು 
(ಕಾಂಸಿ- ೬-೦೨೯): ೨. ಮುಂದಕ್ಕೆ ಹಬ್ಬು, - ಹರಡು : ' ಚಂದ್ರಧ್ವಜಾ 
ವನಿಪಂ.. .ಮೇಧಾವಿಳಾಂಕನ ವಕ್ಚ್ರೀಂದುವನೊಯ್ಯುನೀಕ್ಷಿಸುತುಮತ್ಕೌತ್ನುಕ್ಕ 
ದಿಂದೊಂದನೆಂದೆನಲುದ್ಯೋಗಿಸಿದಂ ದ್ವಿಜದ್ಯುತಿನಿಕಾಯಂ ನೀಟ್ನು ಮುಂಬಾ 
ಯಾನಂ (ಕುಸುಮಾ. 08-೭೬). ಹ. ಮುಂದಕ್ಕೆ ಹರಿ, - ಪ್ರವಹಿಸು : 
ಸೋರ್ವಾ ವಾರಿಧಾರಾವಳಿಯಿನಿರಜಿ ಮುಂಬಾಯ್ವ ವಾರಿಪ್ರವಾಹಾವಳಿಯಾ 
ವಾರಿಪ್ರವಾಹಾವಳಿಯಿನಿಳಿ  ಪಯೋರೂಪವಾದತ್ತದೆತ್ತಂ 
೬-40): [ಮಂಂ್ಯ (ನಮಂನ್‌,) -- ಪಾಯ್‌] ಚ 
ಮುಂಬಾಯ್ಕ್‌್‌ (ನಾ); ಬಾಯಿಯ ವಖಂಭಂಗ ; ತುಟಿ: ಮುಂಬಾಯ 
ಕಪ್ಪೂರವೀಳೆಯದಿಂದ. ಕಣ್ಣಿಂಬಾದನಾ ಗಾಡಿಕಾಜ (6ರತ- 0-೬೩) - 
[ಮು («'ಮುನ್‌ |) 4 ಬಾಯ್‌] 
ಮುಂಬಾರೆಕಾಅ (ನಾ)- ಸೈನ್ಯದ ಮುಂಭಾಗದಲ್ಲಿ ಕಠಾರಿಯನ್ನುಹಿಡಿದು 
ಬುದ್ಧಮಾಡುವ ಸೈನಿಕ; ಮಖಂಚೂಣಿಯ ಭಟ: ತಿರುಹಿ 
ಬಿಸುಟುವು ಕಾಲುಗಾಹಿನ'ತುರೆಗವನು ಮುಂಬಾರೆಕಂಆರ ಶಿರವನೈದಾಣೀಳ 
ನಡಸಿದವಣಲ ಹೊಳಲಿನೊಳು (ಕುವರ: ೪-೭೭). 
[ ಮಂಂಬ್ಮು 4. ಆರ್ಕೆ 4 ಕಾಟ] 
ಮುಂಬಾಲೆ (ನಾ). ಕಿವಿಯ ಹಾಲೆಯ ಮುಂಭಾಗ : ಮೇಲುದಂ 
ಮಣಿದು ಮೆಯ್ಮಲದೊರ್ವಳೊಟಿಲ್ಲು ಮುಂಬಾಲೆಯಂ ತಿರಿಪಿ ನೂಂಕಿ 
ಪದಿತ್ರಮನಿಟ್ಟೂ ಪಚ್ಚೋಲೆವಚ್ಚದೊಳೊಡಂಬಡೆ ಬಂದು ವಿದಗ್ಮೆ ಭೂಪಾಲ 
ನಂದನನನಂದರುಣಾಧರೆ ನೋಡಿಡಳ್‌ (1 ನ್ಯಾವ- 3೨೦). 
[ಮೂ ( ಆ ಮುನ್ಸ್‌) _. ಪಾಲ್ಕೆ] 
ಮುಂಬಾಳು. (ನಾ) ಮುಂದಿನ ಬಾಳು ; ಭವಿಷ್ಯದ ಜೀವನ : ಹಿಂದೆ 
ಮಾಡಿದ ತಪ್ಪುಗಳನ್ನು ಇನ್ನು ಮುಂದೆ ಮಾಡದೆ, ಮುಂಬಾಳನ್ನು 
ಹಸನಾಗಿಸಿಕೊಳ್ಳುತ್ತೇನೆ ಎಂಬ ವಿಶ್ವಾಸವು ಉಂಟಾಗಿರುತ್ತದೆ. (ಕುನೋನಂ. 


(ಕುಸುವೂ- 


39) [ಮುಂ (ನ ಮುನ್‌) 4 ಬಾಳು (ಆ ಬಾಟಿ7)] 
ಮುಗ (ನಾ). ೧: (ಸೈನ್ಯದ) 'ಮುಂಭಾಗದಲ್ಲಿರುವವನು ; 
ಮುಂಚೂಣಿಯಲ್ಲಿರುವವನು :. ಸೂತಸುತ ದಳಪತಿಯೆ' ಫಡ 


ಮುಯ್ಯಾಂತರೇ ಮುಂಬಿಗರು (ಕುವ್ಮಾಕ. 5-6) ; ಆನಿತಜಸೊಳೆ ಗದೆಯಂ 

ಸದೆದು ಮೇಣೆರೆಡಂಬಿಂ ಪಃಂಬಿಗನಂ' ನಿರಾಯಂಧನಂಗೆಯ್ದು 

ಕಣದೊಳ್‌ ಕೆಡೆಪಿದೆಂ (ಉನೂಕ್ಕ, 0೪೩-೨೯). ೨. (ಸಾಹಿತ್ಯಕ್ಷೇತ್ರದಲ್ಲಿ) 

ಪ್ರತಿಷ್ಠಿತನಾಗಿರುವ ವ್ಯಕ್ತಿ : ಮುಂಬಿಗರಿದನೆಂತೆ ನೂಕೆ. ಬಲಿ ಬರಿದೆ. 
ಕೊರಗಲೇಕೆ '? ಹೆತ್ತಳ್ಳೆಸೆ ಫಲಮನಾಕೆ ಕಡುಸಾಜತೆಗೆ 2 (೧೪೭೦-00-೬೬). 

[ಮಂಂಬ್ಯು ೬ - ಇಗ) 

ಮುಂಬಿಡು (ಕ್ರಿ). ೧- ಮುಂದಕ್ಕೆ ಬರುವಂತೆ : ಮಾಡು : ಕಿಅೌಯಂ 
ಮುತ್ತಂ.ಧನದಂ ಬಜುವಂ ತೊಿದಂ ಗೃಹಸ್ಥನೆನ್ನದೆ ಮುಂಬಿಟ್ಟಿಜಸಿ 
ಕೊಲುತಿರ್ಪ ಜವನೆಂಬಜಕೆಯ ಪೆಗೆವಂಗದೆಂತಂ ಪಂಗಿಗನಪ್ಪೆಂ (6. 
೪-೬0 ; ಏಂ ನಿಷ್ಯರಂಣಿಯೊ ಪಸುಮಗನೆನ್ನದೆ . - - ಮರುಳಕ್ಕಟ 
ಮಾಣನ್ನದೆ ಮುಂಬಿಟ್ಟಿ ಕೊಂದಪಂ ಯಮರಾಜಂ (68ತೆ, 00-38) ; 
ರಟ್ಟರ ಕೈಗೆ ವಿರ್ದೆಳೆಯುಂ ಪಟ್ಟಮುಮಂ ರಟ್ಟರಾಜ್ಯದರಸುಗಳಂ 
ಮುಂಬಿಟ್ಟು ತಲೌದೊಟ್ಟೆ ರಟ್ಟಘರಟ್ಟಂ ಬಾಳುಕ್ಕರಾಜ್ಯಪಟ್ಟಮನಾನ್ತಂ. 
(ಎಕ. ೫21, ಶಿಾ೦- ೦೨೫-೦೨ ; 1029): ೨. ಎದುಥಾಗು ; ಅಭಿಮುಖ 
ವಾಗು : ಮಂಬಿಟ್ಟು ಪಕಿದ ಕಟ್ಟಲೆಯಂ ಬೆದಟ್‌ ತೆರಳ್ಳಿ ಬೆಳಪಂ 
ಚೆಳಗಿಂಡೆಸಿದಿರ್ಪಂಬುಜಸಖನಂತಿರೆ  ಮಾನಂಬುಟು ಬೆಳಗಿದಪುದಖಳ 
ಗಗನಾಂತರಮಂ (ಕಾಶ್ಮಾನ- ೬೨): ಹ: ಮುಂದಕ್ಕೆ ಹರಡು : 
ಶೋಣಾಬ್ದಡೊಲಿ್‌ ಕೆಬೌಿಗೊರಿಡಿಂದುಕಲಾಂಕುರಚ್ಚ ವಿಯವೊಲ ಬಿಂಬೋಷ್ಮ 
ಮಿಂಬಾದ ಬೆಂಬಟ್‌ಯೊಳ್‌ ಮುಂಬಿಡೆ ದಂತಕಾಂತಿ ಬಲಕಿತೆಂದಳ” 


ಮುಂಬಿಡುವಲೆ 


ಮಯೀಕಾಂತೆನೊಳ್‌ (ಕನಂಪು. ೨-೩೨)- [ಮುಲ್ಯ (< ಮುನ್‌) 4 ಬ ಬಿಡ್ಕು] 

ಮುಂಬಿಡುವಲೆ (ನಾ). (ಮುಂಭಾಗದಲ್ಲಿ ಅಗಲವಾಗಿ ಹಾಸ ಸುವಂಧ) 
ಒಂದು ಬಗೆಯ ಬಲೆ ; ಗೂಂಟನಲೆ ಪೊಣರ್ಚುವ ಬಲೆ ಮುಂಬಿತುವಲೆ 
ನೆಡುವಲೆ.. . , ವಿಡುವಲೆಗಳೊಪ್ಬದವು ಲುಬ್ಧಕೆರ್ಲೊಳ್‌ (೧ಂಕ. ೦.6೦). 

[ಮುಂ್ಕ (ಆ ಮುನ್‌) 4 ಬಿಡುವಲ್ಲಿ] 

ಮುಂಬಿಸಿಲ್‌, ಮುಂಬಿಸಿಲು (ನಾ). ಪ್ರಾರಂಭದ ಬಿಸಿಲು : ಬೆಳಗಿನ 
ಬಿಸಿಲು : ಎಳೆಬಿಸಿಲು: ಊರಿಂ ಪೊಜಮಟ್ಟು: ಗಾವುದದೊಳ್‌ ಮುಂಬಿ 
ಸಿಲಂ ಮೂಡಿಸಿದಂ (ನಾನು: 32೩ ವಾಚ); ಹೊಂಬಣ್ಣ ವೆರಚುವುದು 

ಬಿಸಿಲ (ತ್ರಾ: ೫4-0೩): ಮುಂಬಿಸಿಲು : ಇಂಬಾಗಿ 

ನಗುನಗುವ ಮುಂಬಿಸಿಲ ಮೋರೆಯಲ್ಲಿ ಅಂಬುಜಸಖಂ ಬಂದನಂಬರವಿಲಿ 
(ತಂಪು. 3೬-೦), [ಮ್ಲ (ಎಮುನ್‌,) 2. ಬಿಸಿಲ] 

ಮುಂಬಿಸಿಲು " ಬಿಸಿಲ್‌ ' ನೋ. 

ಮುಂಬ್ಳು (ಕ್ರಿ) ೧- ಮುಂದಕ್ಕೆ ಬರು; ಮುಂದೆ ಬರು: 
ಮಾನಸಿಕ್ಕ ತಲೆಮೋಜವ 'ಮುನ್ನಮೆ ಮುಂಬಿ ಮೂರ್ತ್ತಿಗೊಂಡುದು ಸಿರಿ 
ಕೆಚ್ಚು; ಗೊಂಡುದು ಮನಂ , ರಾಸಿಗೊಂಡುದು ನೆಗರ್ತ್ರೆಯ 
ವನನ್ಹಪಾಳನ (928. 1331, ೨೦೩-ಕ೬ ; 1120), ೨. ಮೊದಲು ಬರು ; 
ಮುಂಚೆ ಬರು: ತೊಂಬತ್ತೇಟಜಕೊಳ ಪರಿವೈಷಮಾಭೊಡಂ . . 
ನೂಜ ನಾಲ್ವತ್ತೇಟುಂ ದಿನದೊಳೆತ್ಸೆ ಮುಂಬು-ಫಿಲೆ ಮಂಗಲ್‌ ಕರ್ಗಿಕೊಂಡಿ 
ರ್ಪೊಡಂ ಮೇಘಸಂತತಿಗುದ ಗರ್ಭಮೆಲ್ಲಂ ತುಂಬಲ್‌ ಮಾತೇನೊ . ಗಾಳಿಸ 
ಲೆಂದಜಾಗೆ ಜಟ್ಟಿಕಂದರ್ಪನ ಸೂತ್ರೇಷ್ಟದಿಂ (೬ಟ್ನಿನು. 6-೬೦), 

[ಮುಂ] (ಆ ಮುನ್‌) 4 <- ಪ] 

ಮುಂಬ್ಯು (ನಾ). ೧. ಮುಂಭಾಗ; ಮುಂದುಗಡೆ ; ಎದುರು: 
ಅರಿಭಟರು ಪವನಜನೆನಂನುತ ಮರಳುತು; 
ಹಾಯ್ಕಿದರು ಕರ್ಣಾದಿಗಳ ಮುಂಬಿನಲಿ (ಕುವ್ಮಾರ್ರೋ. 


ಒದವಿದ 


ದೇಶಿಯ 


0೩-೦೪) ; 
ನಾಡಿದಳು ಪರವೆನಾಚಿ ವರ್ಮಿ >°ೀಕನಾಥನ ಮುಂದಿನೊಳು. (೫ರಫ್ಪ- 6-00); 
ಉಲುಹುದೆಗದೀಗುವ. ಸಮುದ್ರದ ಸಲಿಲದವೊಲಾಯ ಪ್ರಖಿಳಸೇನಾಜಲಧಿ 
ಕಾಣೆನು ಮಲೆವ ಮಹಿಪಕ ಮುನಿಯ ಮುಂಬಿನವಿ (346m. 0-0೭-ಜ) ; 


ಮುಂಬಿನೊಳೆನಿರುದ್ದ ಪೊಜಮಟ್ಟ ನಿಖಳನಿತಂಬಿನಿಯರೆ ಸಮುದಯದಿ 


(ಕೋಶಕ್ಕೆ. ಇಂ). ೨. ಸೈನ್ಯದ ಮುಂಭಾಗ; ಮುಂಚೂಣಿ : 
ಬದರಿ" ನಿದ ಚೊಣಿಗರಿಲ್ಲ ಮುಂಬಗೆ ಹೊಳಕ ಬಲ್ಲವರಿಲ್ಲ 
ನಮ್ಮಯ ಬಲದ ನಾಯಕರು (ಕುವ್ಠಾರ್ರೋ. ಶಂ. 3-6) ; ಕಳಕಳದ 
ಬೊಬ್ಬೆಗಳ ಕೈಮನಡುಭಯಬಲ ಮೋಹಿಮದು ಮುಂಬಿನಲ್ರ 
(ತೊರ ೬-4-0): ೩. ಮೊದಲು; ಪ್ರಾರಂಭ ; ಸುರತದ 
ಸುಗ್ಗಿ ಕನಮನ ಸರಲ್ಲಳ ಪೂವಿನ ಪೊಟ್ಟು ,., . ಸುರಾಗರಸುಗಳ 
ಕಾರ ಮ 


ಎ ತತ್ಸುರವರದಲ್ಲಿ ಸಾಶ್ವಿಕದ ಮೈನಡುಕಂಗಳ “ಮಾಗಿ 
ಯಾಗಳೆ:0 (ಅರ್ಥನೇ. ೦-೬) ; ಮತ್ತೆ ಭಾನು ಮೂಡುವ ಪದದೊಂದು 
ಮುಂಬಿನೊಳೆ ಬೆಳ್ಳೆರಿಪಂತಿರೆ ಕೂಡೆ ಪಾಂಡುರಚ್ಛವಿಯೊಳೆಕೊಂಡುದೊಂದೆ 
ದಿನಮಿಂತುಟು ಚಿಂತೆ ನರೇಂದ್ರದೇವಿಯಾ (ತಪ್ಪ. ೩-೮೦೨) ; ವನಿತೆಯ. 
ನಿರ್ವರುಂ ಚಲವಿಲೋಚನಮಿಂದುಕಳುವಿಲಾಸಮಂ ಜನಿಯಿಸೆ ತನ್ನಿವಾಸ 
ದೊಳಳಂಕ್ತ ೈತಿ ಯಂಶುಗಳಂತದಕ್ಕೆ ೨೨೦ಬಿನ ತೆಜದಿಂದೆ ಮಂಂದುವರಿಯಲ್‌ 
ಬರೆ (ಏಕಾಕೀ. ೭-೬6). ೪. ಮೊದಲು ಕಾಣಿಸಿಕೊಳ್ಳುವ ಗುರುತು: 
ಮುನ್ಸೂಚನೆ : ಉದಯಿಸಿತು ಕೇವಲಜ್ಞಾನದ ಮುಂಬದು ನೋಟಕೊ 
ದೆಂಬಿನಂ ತಪವನಿಂ ಕೊಳ್ಳು. ದುಮೊಡನ್ಸೆ ಮನಃ ಪರ್ಯೆಯ 
ಮುದಾತ್ತ ಮನನೆನಿಪ ತಮ್ಮ ನೀಂದ್ರೋತ್ತಮನೊಳ್‌ (ಕದ್ರಿ. -08-00. ತಿ)- 
೫. ಮುಂದಿರುವವನಂ. ; ಮುಂದಾಳು : ಪಚನಿನನದಂತೆ ಗರ್ಜಿಸಿ 
ದಶಾನನನೆಯ್ತರೆ . , , ತಾಗಿದಂ ದಾನವರಕಿಜನೆಂ ಜವನ ಮುಂಬಿವನೇಬಿ 


ತೇಜ[- 


೬೧೯ರ 


30 


ಮುಂಬೆಳಗು 


ನೆಗೆಂ ವಿಭೀಷಣಂ (ಕಂಣತಾ. 09-00). ೬. ಹಿಂದಿನದು: ಮು: 
ನದು; (೪): ಹ: ಮುಂದಿನದು ; ಅನಂತರ ಒದಗುವುದ: 
ಭವಿಷ್ಯ : " ಮುಂಬುಗಳೆ ' ಪರಾ. ೮. ಗುರಿ; ಉದ್ದೇಶ: ಲ 
ಮಕ್ಕಳು ನಿರ್ದಿಷ್ಟ ಮುಂಬಿನಲ್ಲಿ ಬೆಳವಣಿಗೆ ಸಾಧಿಸುವಂತೆ ಕಲ್ಪಿಸ: 
(ದ. 96), ೯, (ಜಮಾನಿನಲ್ಲಿ) “ಕೊಯ್ಯುವ ಸಾಲು : ಅಕ್ಕಡಿ” 
(ಉಕ: 4) ; “ ಹೊಲಗದ್ದೆ ಕೊಯ] ವವರು ತಮತಮಗೆ 
ಕೊಯ ಲಾಗುವಷ್ಟು ಜಾಗದಲ್ಲಿ ಅಥವಾ ಮೊದಲೇ ಇರುವ 
ಸಾಲಿನಲ್ಲಿ ಕೊಯ್ಯುತ್ತ ಮುಂದುದ ರಿಯುವುದು"' (ತನ್ಮೂಕು-ಕೋಶ) ; 
ಗದ್ದೆ ನಾಟಿಮಾಡುವಾಗ `ಹಾಡುತ್ತು. ನಾಟಮಾಡುತ್ತಿದ್ದರೆ 
ಮುಂಬು ಹತ್ತುವುದೇ ಗೊತ್ತುಗುವುದಿಲ್ಲವಂತೆ. (ನನ್ನೂರು 3೩). 
[ಆಮುಂಬ್ಮು / ತಮಿ. ಮುಣ್ಣು ; ಮಲ- ಮುದು 
ಮುನುಪು 
ಮುಂಬುಗಳಿ (ಕಿ): ಮುಂದಾಗುವುದನ್ನು ಅಲಕ್ಷಿಸು ; 
ಗುವ ಅಪಾಯವನ್ನು ನಿರ್ಲಕ್ಷಿಸು'; ಮುಂಬುಗಳಿದು 
ಬಿರುದರ್‌' ಕುಮವಂತೆ ಕುರುಪಾಂಡುಸುತರ್‌ 
[ದುಂಬ್ಕು 4 ಕಳ್ಳೆ] 
ಮುಂಬುಗೊಳ್‌ (ಕ್ರಿ). ಮುಂದೆ ಹರಡು, --ಅವರಿಸು. ಎ ವ್ಯಾಪಿಸು- 
ಅದೆ ಫೂತ್ಕಾರೋಚ್ಚಳಚ್ಛೇಕರತಿಮಿತಚಮೂರೇಣಂ ದಿಗ್ಗಿ ತಿ ಯಂ ಮೆತ್ತಿ 
'ದೊದೆತ್ತಂ ನ ಭ್‌ ಬಾಜಾರಾಜರ. ಶಕಾರ ನುಂಗಿ 
ದುದು, . - ಎಂಬನ್ನಂ ಜಗೆಕ್ಕಂಡಳವೆಡಗಿಡ'ಬಂದತ್ತೆ ಮತ್ತೇಭಸ್ಟೇರಂ 
(ಎ೮೯. 6-೪). (ಮುಂಬ್ಯು 4 ಕೊಳ್‌] 
ಮುಂಬುಟ್ಟು (ನಾ). ಮುಂದಿನ ಹುಟ್ಟು ; ಮುಂದಿನ ಜನ್ಮ 
ಭವಿಷ್ಯಜ್ಞನ್ನೆ : ಗಂಡುಗಿಳಿ ಮರುಕವೆತ್ತದಂ. ನಿರುಕಿಸುತೆ ಮ್ರು: ಸಿ 
ನೊಳಗಿವಳನಿಂತು. ನಾಂ ತೊರೆಯಂಸು; ನಿನನಿನೆಂದೊರೆದು ಗಂಗಾದರ್ತ 
ದೊಳ್ಳೆಡೆದು ಮಡಿದುದು (ಕೇಸರಾ- ೫-೨೬). 
[ ಮುನ (೬ ಮುನ್‌ + ಪಟ್ಟು] 
ಮುಂಬೆಚ್ಚು (ಕ್ರಿ). ಅತಿಶಯವಾಗಿ ಹೆಚ್ಚು ೭ ವಿಶೇಷವಾಗಿ ವೃದ್ಧಿ 
ಯಾಗು : ಬೆಚ್ಚ ಕೈನಾದೆಡೆಯಿಂದೆ ಕಂತರಿಸಿ. ಮೊದುಡಃ 'ಗೊಂಬೆಚ್ಚ ಆದೇಳ್ಲಿ 
ರೋಮಾಂಜ ಜನದೊಳಸೆ ಮು ಬೆಚ್ಚಿ ಬೆಮರುವ ಜಾಲೆ. ಜೇಸಣದೆ. ನಿಮ 
ನಿಟ್ಟಿಸುತಿರ್ದಳು (ಕೃಟಣ: ೩೦-. ಸ 
[ಮುಂ (ಎಮಾನ್‌) 4 ಪೆಚ್ಚ್ಯು (ಎಪೆರ್ಜು, 2] 
ಮುಂಬೆದೆ (ನಾ). ಮೊದಲ ಬಿತ್ತನೆಯ ಕಾಲ ; ಬಿತ್ತನೆಯ ಪ್ರಾರಂಭದ. 
ಕಾಲ: ರೈತನಿಾದವನು ಭೂಮಿಯ ಶಿಂಬೆದೆ ಮುಂಬೆದೆಗಳ ಹದವನ್ನು 
ತಿಳಿದು ಬಿತ್ತನೆ ಮಾಡಿದೆ ಒಳ್ಳೆಯ ಬೆಳೆಯನ್ನು ತೆಗೆಯಬಹುದು 
(649). [ಮಲ (ಎಮನ್‌) 4 ಬೆದೆ] 
ಮುಂಬೆಳಕು " ಮುಂಬೆಳಗು' ನೋ. 
ಮುಂಂಚೆಳಗು, ಮುಂಬೆಳಕು (ನಾ). ೧. ಮುಂಜಾನೆಯ ಮೊದಲ 
ಬೆಳಕು; ಉಷೇಕಾಲದ ಬೆಳೆಕು: ಪ್ರಸ್ತಾತದೊಳೊಗೆದ ಮುಂಬೆಳಗಮುಲ 
ದಂತದ: ಗಭಸ್ತಿನವಪೂರ್ವಸಂಧ್ಯಾರುಣಂ ಭಾಳವಿನ್ಯಸ್ತಸಿಂಧೂರಂ. 
(ಕೈಬಳಾ- 0-8) ; ಇಂಬಾದ ದೇಹಕ್ಕೆ ಮುಂೆಳಗು ಸಂಭ್ರಮಿಸಿ ತುಂಬಿ 
ನೇರಾದ ಮಧ್ಯದ ಪುರುಷನು ಶಂಭಿನಿಗೆ ಮೈಳ 
ಮೂಡಲೊಳು ಮಂಂಬೆಳಗು 'ತೋರಿದುದು (ಮೆಣರಾ, ೩-3-39), 
೨. ಮುಂಜಾನೆ; ಉಷಃಕಾಲ ; ' ಅರುಣೋದಯಂ ಕಾಲ; 
ಅನಿತಆಸೊಳ್‌ ಮಂಂಬೆಳಗಿನ ಕೋಳಿ ಕೂಗಿತು ಮೂಡದೆಸೆಗೈಪಡರ್ದುದು. 
ಇಂದೆ ಮುಂಜಾನೆ ಕನಸಾಂತು ನಾನತಿ ಸಂಕಟಂಬಟ್ಟೆ ; 


2 ತೆಲು. 


ಮುಂದೆ ಒದ 
ಕಾದಿದರರಿ 


[CR 


| 


(ರ್ನಕ್ಕ. ೦೬೪); 


(ತೆಬಪು. ೪೮-48) ; 


ಮುಂಬೆಳಗೆ ಕನಸು ಬರಿದಾಗದೀ ನರಪರಾಧಿಯ ತಂಟೆ ಬೇಡೆದುಗೆ 


ಮುಂಬೆಳೆಸು 


- (ಗೊರ ೫. 84-062)... ಮುಂಬೆಳಕು ; ೧. ಮತ್ತೆ ಕತ್ತಲಳಿದುದಯ 
ದೆಡಿ ಮುಂಬೆಳಕು ಮೈದೋರಿದುದು. ಮಳೆಯ ಮರ್ಬಿನಲಿ (ಕತ್ರ್ರಾಂಗ- 
6೩3೨೭); ಈಗಿನ ಕತ್ತಲೆ ಹರಿದು ಮಂಂಬೆಳಕು 'ತೋರಿಯೇ 
ತೋರುತ್ತದೆ (ಕಳಹು. 903)- [ಮಾಂ (ಆ ಮುನ್‌) -- ಬೆಳಗ್ಗೂ] 
ಮುಂಬೆಳಸು (ನಾ)- ಮುಂದಿನ ಬೆಳೆ.- ಫಸಲು ; ಚೈತ್ರನ ರಥದ 
ಮುಂಬೆರಸು ಮೆಚ್ಚಿದರ ಮನಮೆಚ್ಚು. . . ಎನಿಪ ಮಲ್ಲಿಗೆಗಳೇಂ ಬಿರಿದುವೋ 
(06. ೪-0೬) ; ಎಂಬತತ್ತಿ ನಾಲ್ಕುಲಕ್ಷದ ಜೀವರುಗಳೆಂದೆಂಬ ಬೀಜವ 
ಸೃಷ್ಟಿಕರ್ತ `ಮುಂಬೆಳಸಿಗೆ ವಣತವ ಳಟ್ಟಿದಂದದಿ ಪೊಂಬೆಟ್ಟಿ ಕಣ್ಣೆ 
ಪಂಜಿಸಿತಂ (ಮೋಡತ - ೨-೦೨). [ಮುಂ (ಇ ದಂನ್ಸ್‌) + ಬೆಳಸ್ಕು? 
ಮುಂಬೆಲಗು (ನಾ). ಬೇಹವು ಮುಂದಕ್ಕೆ `ಬುಗಿ `ಸೆಟೆದುಕೊಳ್ಳುವ 
ಒಂದು ಬಗೆಯ ಅಪಸ್ಮಾರ : ಶರೀರವ, ಬಿಲ್ಲಿನ ಹಾಗೆ ಮುಂದ 
ಕ್ಕಾಗಿ - ಬಗ್ಗಿಸಿ ನೋಯಿಸುವುದು ಎ... ಇದನೇ ಮಂಂಂಬೆಜಗು ಎಂಬರು. 
(eam 2 vom) ಮುಖ್ಯ (ಇಮಮ್‌) 4 ಬೆಳಗು] 
ಮುಂಬೊಗು (ಕ್ರಿ). ಮುಂದಕ್ಕೆ. ' ಪ್ರವೇಶಿಸು: - ಮುನ್ನುಗ್ಗು : 
ಹಡಗೊಡನೆ: ಹಡಗು ಹಿತ್ತಳೆಯ ಮೂತಿ ಮೂತಿಗಳ ಮರಿ ತೊಡರಿದುವ್ರ ; 
ಹೆಲನರದು ಕೊಕ್ಕು ಮುಂಬೊಕ್ಕು ಫಿನಿಷಿಯರ ಕಪ್ಪಲಿಂದೆಗರಿಸಿತು 
ಮುಂಬುಬೊಂಬೆಯನು (ಏಾ0ಸಿ. 0೬-೩೬೭). 
[ಮಾದ್ಯ (ಆ ಮುನ್‌) 4 ಹೊಗ] 


ಮುಂಬೊಳ್ತು "ಮುಂಬೊಬ್ಬಾ ' ನೋ. 

ಮುಂಚೊಟ್ರ್ರಿ, ಮುಂಬೊಳ್ತು (ನಾ). ಬೆಳಗಿನ ಮೊದಲನೆಯ 
ಜಾವದ ಸಮಯ : ಮುಂಜಾನೆ ; ತಃಕಾಲ : 
“.ಮುಯೊಟಿಸ್ವಿಂದು ಮುನ್ನೇಸಜು್‌ ಇ (ಕ: ೩೩ ೧೨3೨ )- 
ಮುಂಬೊಳ್ನು ನ ವಿಪಿನಾಂತರದಿ ಇನಿತು ಮುಂಬೊಳ್ತಿನೊಳಗೇಂಗೆಯ್ಯು. 
ತಿರುಗುತ್ತಿಹೆ? : (ತ್ರಾಂಗ- ೦೨-೩೨೦). 

[ಮುಂ] (ಇ ಮುನ್‌) - ಪೊಟ್ಟು ] 
ಮುಂಭಾಗ (ನಾ)- ಮುಂದಿನ ಭಾಗ ; ಮುಂದುಗಡೆ : ಶಂಬರಾಸುರ 


ನೋಲಗ ನೀರೊಟ್ಟೆಲೆಂದೆಂಬಂತೆ ರಾಜಿಸುತಿರಲು * ಕುಂಭಸಂಭವನಂತೆ 
ನಾರದಮುನಿರಾಯ ಮುಂಭಾಗದಲ್ಲಿ ಬಂದಿಳಿದ. 
ಮುಂಭಾಗಲ೦ಬಿಡಿದೆಯ್ದುತಿರ್ಪ ದಡಿಗರ್‌ ವಖಂಗಾಣದರ್‌ ದಿಂಡೆಯರ್‌ 
ಶುಭುಸ್ಮಾರವಂಹತ್ತ ಸಿದ್ಧ ವಧಂ ಕಾಣುತ್ತೆ [OR 
(ಪ್ರಕ್ಷಕ ಬಲಬದಿಗೆ ಒಂದು ಗುಡಿಸಲಿನ ಮುಂಭಾಗವೂ ತೆರೆಂಟ್ಟ 
ಬಾಗಿಲ್ಲೂ ಕಾಣಿಸುವುದು (ಕಕ್ಕನೀ. ೬). 
[ಮುಂ ( ಆಇ ನನ್ಯ) ೬ ಭಾಗ] 
ಮುಂಭಾರ (ನಾ). ಮುಂದುಗಡೆ . ಹೆಚ್ಚು ಭಾರವಾಗಿರುವ: 
ಮುಂಭಾಗದಲ್ಲಿ ಹೆಚ್ಚು ತೂಕವಿರುವಿಕೆ ; ಮೂಗುತಿ ಮುಂಭಾರ 
ತುರುಬೀನ ಹಿಂಭಾರ ಸೇರಿನ ಒಂಕಿ ಕೈಭಾರ (ಕಾಡು: $0); ಗಾಡಿಯಲ್ಲಿ 
ಮುಂಭಾರವಾಗಿದೆ, ಹಿಂದಕ್ಕೆ ಒಂದಿಬ್ಬರು. ಕುಳಿತುಕೊಳ್ಳಬೇಕು (640). 
[ಮುಂ ( ಜಮುನ) 4 ಭಾರ] 


(ಕೋಹತ. 0೦-೭೯); 


ಮುಕ ವಂಗ ` ನೋ. 
ಮುಕದಮಿ , “ ಮೊಕದ್ದಮೆ ` ನೋ. 
ಮುಕರು. ''ಮುಕ್ಕುಜು, ' ನೋ. 


ಮುಕಾದಮ (ನಾ): ಗ್ರಾಮದ ಪಟೀಲ.--ಮುಖ್ಯಸ್ಥ : ಅವನು] 
ನನ್ನ ಕೈಕೆಳಗೆ. ಕಟ್ಟಿಗೆಯನ್ನೊಡೆಯಲು ಬಂದಿದ್ದನು ಏಂಬ ಸಂಗತಿಯನ್ನು 
ಮುರಂದಮನು ಅವಳಿಗೆ ವಿಶದಪಡಿಸಿದೆನು- (ರೂರ. ೧೦). 
1 “ಅರೆ. ಮುಕನ್ನೆಮ್‌; ಮಠಾ. ಮುಕಾದಮ್‌'] 
ಮುಕುಂದ (ನಾ). 7. ವಿಷ್ಣುವಿನ ಹೆಸರುಗಳಲ್ಲಿ ಒಂದು; ಕೃಷ್ಣ : 


ಖ್‌, 


೬೧೯೯ 


0 


೩5 


40 


ಮುಕುಡಿದೆಟ 


“ವಿಷ್ಣುಃ- ಕೃಷ್ಣಃ: ಕೇಶವಃ ...ಮಂಕುಂದಃ, ಗೋವಿಂದಃ... ಗದಾಧರಃ* 

ಈ ೪೫% ನಾರಾಯಣನ ಪೆಸರ್‌” (ಪರಾಯ. ೩-೨೨);  ಮುಕುಂದನನೇಕ 
ಮಂಕುಂದಬ್ಬಂದಂಗಳ್‌ ಮೊಟಗೆ ಶುಭಮುಹೂರ್ತದೊಳರಿಕೇಸರಿಯಂ 
ಮುಂದಿಟ್ಟು ಹಸ್ತಿನೆಪುರೋಪವನಮನೆಯ್ಸೆವಂದಾಗಳ್‌ (ಪಂಪಥಾ-09-00 ಈ); 
ಕಾವ್ಯಸಮಾಧಿಯಿಂ ಪರಂಜ್ಕೋತಿ ಮುರುಂದನೆನ್ನ ಬಗೆಯೊಳ್‌ ನಿಲೆ 
(4೫. ೧-೦೬); ಮುರಹರ ನಗಧರ ಮುಕುಂದ ಮಾಧವ .. : ನಮೋ 
ನಮೋ (ಫಿತಂರ. ಠಾ. ೨-68-0). ೨. ಒಂದು ಬಗೆಯ ವಾದ್ಯ: 
ಮರ್ದಳೆ ರುಲ್ಲರಿ ಮುಕುಂದ ತಾಳ ಕಾಹಳ ಶಂಖ ವಂಶ ವೀಣುಸ್ವರಂ 
7ಳೆಸೆಯೆ " ಸುರಮೃದಂಗರವಮೊಂದೆಡೆಯೊಳ್‌ 
ನೆಗಟ್ಟು! ದು ರಾಜ್ಯಸಮರ್ಪಣಯುಗಪತ್ವ ಕ್ಪ್ರತಿಹತ ಮಂಕುಂದ [ಕಾಣಂ- 
ಮಹಂದ]ರವಮೊಂದೆಡೆಯೊರ್ಳ (ಅತ. ಟ್ರ ಸಕಳಗಣಸಂದೋಹ 
ನಂದಿತನಂದೀಶ್ವರ ಮುಕುಂದಹಸ್ಪಾಹತವಿತತಮೃದುಮೃದಂಗಮಂಗಳರವ 
(ಉಕ. 04-39 ಕ). ೩. ಒಂದು ಬಗೆಯ ಸುಗಂಧದ್ರವ್ಯ: 
ಕುಂದುರುಷ್ಯ ; . “ಹೇಲಾಖ್ಯಂ, ಮಂಕುಂದ;, ಕುಂದ, ಕುಂದುರುಃ_. 
ಈ ೪ ಕುಂದುರುಷ್ಕ” 
ಕಂಂದಃ, ಕುಂದುರು 
(ಸದ್ಮಾಿ. 090); 
೪. ಕುಬೇರನ ನ; 
ಪದ್ಮ ಮಹಾಪದ್ಮ 


(ಪಶ್ಮಾರಾೂ 6೩-೨೮); 


(ನಾಸರಾ ೦೦೦) ; “ಪಾಲಂಕ್ಯಾ, ಮುಕುಂದಃ, 

- ೪ ಕುಂದುರುಪ್ಕವೆಂಬುವ ಗ್ರಂದ್ಯ ದ್ರವ್ಯ ವು" 
“ಮುಕುಂದಃ - ಕುಂದುರುಷ್ಯ” (ಓತಧ್ಲಿ 0೨0): 

ವನಿಧಿಗಳಲ್ಲಿ ಒಂದು : ದಿಕ್ಟಾಲಕರೊಳಾ ಕುಬೇರನೇ 
೦೫ ಮಕರ ಕೆಚ್ಛಪ ಮುಕುಂದ ಕುಂದ ನೀಲ 
ಚೆರ್ಚಂಗಳಿಂಬ' ನವನಿಧಿಗೊಡೆಯನಾಗಿ ಈಶ್ವರನಿಗೆ. ಸಖನಾಗಿರ್ಪಂ 
(೨ಿನೇಕ- ೦೬೦- ೫: ಒಂದು ಬಗೆಯ ಪಕ್ಷಿ: ಕಾಗೆ ಪೊಣರ್ವಕ್ಕಿ 
ಪೊಂಗುರು ಗೂಗೆ ಮುಕುಂದಂ ಬಲಾಕೆ ಲಾವುಗೆ ಸೇನೆಂ (ಉನ್ಯಣ- ೦09 
ಶೂದ್ರಕ). [ಸಂ.] 

ಮುಕುಟ, "ವಮಬಕುಡಕ? ನೋ. 

ಮುಕುಟ (ನಾ). ಕಿರೀಟ; ಮಕುಟ: 
ಕಿರೀಟ ತುನೆನಿಕ್ಕುಮುಷ್ಟೀಷಂ” (ವಸ್ತುಕೋ- ೬೫.3); ಅದುರಿತು 
ಪಾದಾಘತದಿಂದ.. ಧರೆ 'ಬಿದಿರಿದುವು ಮುಕುಟ, ತಾಗಿ ತಾರಕೆಗಳು 
ಉದುರಿದುವು ಕೈತಾಗಿ ಲೋಕಂಗಳೆಲ್ಲಾ ನಮ್ಮ ಕೂಡಲಸಂಗಮ 
ದೇವನಿಂದು ನಾಟ್ಯವನಾಡೆ "(ಆವ 3೪೦); ಉಜ್ಜಳಿಪ ವಿದ್ರುಮಲತಾಂ 
ಕುರದಂತೆ ಕೆಂದಳಿರ ತೊಂಗಲಂತೆ ಪಸರಿಸುವ ಪದ್ಮರಾಗಮುಕುಟಮುಂ 
(ಶುತ್ತಥೆ. ೫-೦೩ ನ). [ಸಂ.] 

ಮುಕುಟೆ ` ಮುಕುಡಕ '.ನೋ. 

ಮುಕಂಡಕ, ಮಕುಟ, ಮುಕುಟೆ, ಮುಕುತೆ, ಮುಕ್ಕಡಕ (ನಾ). 
ಒಂದು' ಬಗೆಯ ಸಸ ರಾಮಿ, ಮುಕುಡಕ, ಮುಕುತೆ, ಏನುಜಾರಿಗ 
(ಬೈಕ. 56-660): ಮುಕುಟ್ಯ ;' “ಕೋಟೀರ -- ಮುಕುಟ: ' ಗೋರ, 
ಗದುಗು; ಓತಿ, ಕೋತಿ, ಗಂಧ: ನಖ” (೬೩೦. 10);. ಆದಲ ತಡನಾನ್ತರ 
ಮುಕುಟ ಆಲದ ಹಾಳೆ ಅದ ತದನನ್ನರ ಚೈಕೋಲ ತಾಟಮರ 
(12%. 1x-i» 90-38) ತು. ನೆಡು 8): ಮುಕುಟೆ : “ಏಣುಜಾರಿಗ, 
ರಾವಿ: ಮುರುಟಿ: ಮುಕುತೆ: ಮುಕುಡಕ" (448. 6). ಮುಕುತೆ ; 
ಮೇಲಿನ. *ಸಸ್ಯನಿ' ಪ್ರಯೋಗವನ್ನು ನೋಡಿ. ಮುಕ್ಕಡಕ : 
ಕೆಲವು ಕಡೆಗಳಲ್ಲಿ ಗುರಗಿ. ಬಿರು, . . ಜಿಂಜರಗಿ, ಮುಕ್ಕಡಕ. ಮುಂತಾದ 

ಬಳ್ಳಿ ಪೊದೆಗಳಿದ್ದವು (ಕುಕ. ೨)- 
[ಆ ಸೂ. ಮುರುಷ್ಮಕ - ಒಂದು ಬಗೆಯ “ಹುರುಳಿ ] 

ಮುಕುಡಿದೆಆ್‌ (ನಾ)- ಒಂದು ಬಗೆಯ ತೆರಿಗೆ ; ಕಳುವ ಸಾಯಣ್ಣನವರಿಗೆ 
ಆ ಶ್ರೀವೀರಬಲ್ಲೇ ಳದೇವರಸರು ಆ ಸ್ತಳದ . , . ಪಣ್ಣಕುರುಕ ಆಲೆದೆಅಕಿ 
ಮುಕುಡಿದೆಜಿ್‌ ` ಜೆಟ್ಟಿದೆಆ ಕೊನೆದೆಜ. ಪಾಣ ಸಂಬಳವೊಳಗಾದ 


*ಮುಕುಟಂ ಕೋಟೇರಂ ಮೌಳೆ 


ಮುಕುತ 


ಪೂರ್ಬ್ಟಾಯ ಅವಪೂರ್ಬ್ಸಾಯ ಯೆಲ್ಲವನೂ ಕುರುಣ್ಮಂ ಮಾಡಿ ಧುರಾ 
ಪೂರ್ಬ್ಬಕಂ ಮಾಡಿ ಕೊಟ್ಟರು. (ಬಳು ೪7. ಕರೂರು. 
[ ಮುಕುಡ್ಯಿ 4 ತೆಅ್ಕಿ) 
ಮುಕುತ" (ಗು). ೧. (ಬಾಣ ಮುಂತಾದುವನ್ನು) ಪ್ರಯೋಗಿಸಿದ; 
ಸ್ಟಿ: ನಕುಲ... ಯುಯುತ್ಸು ಸೃಂಜಯರು ಸಕಲಸನ್ನಾಹದಲಿ 
ಯುದ್ಧೋದು ಕುತರಾದರು ಚಡಿತಚಾಪರು ಮಂಕುತ ಶಸ್ತ್ರಾವಳಿಯ 
ಮುಳೆಗಾಲವನು ನಿರ್ಮಿಸುತ್ತ (ಕುಠ್ಮಾರೀ- 6-೨೪). (ನಾ). ೨. ಬದುಕಿನ 
ಬಂಧನವನ್ನು ಕಳೆದುಕೊಂಡವನು ; ಮರಣಹೊಂದಿದವನು : 
ಭಕುತವತ್ಸಲನುಳ ಕೈಯಲಿ ಮುಕುತರುದರು. ಮೂಲುಸಾವಿರ 'ಮಕುಟ' 
ವರ್ಧನರು (9೫. ೬5-00). ೩. ಲೌಕಿಕಬಂಧನಗಳಿಂದ ` ಏಡುಗಡೆ 
ಯನ್ನು 'ಹೊಂದಿದವನು; ಪ್ರಾಪಂಚಿಕವಿಷಯಗಳಿಂದ : ಮುಕ್ತ 
ನಾದವನು ; ನೀನನ್ಯರುಗಳಲ್ಲಿ ಯುಕುತಿಯಿಂದವೆ ತಿಳಿದು ನಡೆಯಲು 
ಮುಕುತನಹೆ [ಕ ಣಾ. ಯುಕುತಿಯಿಂದವೆ ಮಾಡಿದರೆ" ನಿರ್ಮುಕುತನಹೆ; 
ಯುಕುತಿಯಿಂದದ ಮಾಡದಿರು ನಿರ್ಮುಕುತನಹೆ] (ಕುನ್ಮಾಉ- ೪-೦೫); 
ಮುಕುತ ನಾನಾದೆಂ ಪ್ರಕಟಮಾರ್ಗಕ್ಕಂ ಮುಕುತಿಯಾ ಭಸ್ಮಂ ಸುಕರ 
ಕೇಳೆಂದುಂ (ಶಾರಾಸ್ಕ- ೪-೦೨೯): [ಸಂ ಮುಕ್ತ] 
ಮುಕುತಿ (ನಾ) ವಿಮೋಚನೆ; ಮೋಕ್ಷ.;, ವಂಂಕ್ತಿ : ಅವಂರವು 
ಮುಕುತಿ ಗಿಕುತಿಯ ಸುಖಂಗಳ ಪವಣೆ (ರರ. ರೇ. ೯-0೪); ಧೂರ್ತತನದಿಂ 
ಕಾದಿ ಕೂಡುವೆನಾರ್ತು ಪರಿಯಂತರದಲಾ ತ್ರೈೈಮೂರ್ತಿಯನು ಮೂದಲಿಸಿ 
ವಲ್ಲದೆ ಮುಕುತಿಯಿಲ್ಲಿ, ೦ದ (ಊಂ. ೨೩-೦£); ಗುರುವಿನ ಗುಲಾಮನಾಗುವ 
ತನಕ ದೊರೆಯದಣ್ಣ ಮುಕುತಿ (ತೃಕುದ. ೩-೧೯ ತಾಲಿ ಸಂ. ಮಂತ್ರಿ ] 
ಮುಕುತಿವಟ್ಟೆ . (ನಾ). ' -ಮುಕ್ತಿಯನ್ನು ಸಾಧಿಸುವ ದಾರಿ ; ಮೋಕ್ಷ 
ಮಾರ್ಗ; ಎಅಗುವೆನಲರ್ವಕ್ಕಿಯೊಲು ಧರ್ಮಕರ್ಮದ ತೆಜವನೆಲ್ಲವ ಭವ್ಯ 
ತತಿಗೆ ಅಣುಪಿ ಮುಕುತಿವಟ್ಟೆ ತೈದೋಜುವುಪಂಧ್ಯರ ಮಿಉುಫಂಧ್ರಿಯರುಣಾಂ. 
ಬುಜಕೆ (ಕ್ರ120- 0-೬), [ಮುಕುತಿ .. ಬಟ್ಟಿ] 
ಮುಕುತೆ "ಮಂಕುಡಕ ' ನೋ: 
ಮುಕುರೈ; ಮುಕ್ಕರ, ಮುಖರ್ಮ (ನಾ) ಒಂದು" ಬಗೆಯ ನಾಸೀಕಾ 
ಭರಣ; ಮೂಗುತಿ ; ಮೂಗುಬೊಟ್ಟು ; ನತ್ತು ; ಪರಮಸೊಚೆಗಿಂ 
ದೆಸೆಪ ಆ ದೇಶವೆಣ್ಣಿನ ಮುಕುರದಂತೆ ಬ್ರಾ ವಿದ್ಯಾನಗರಮಸೆಯೆ 
(ಪ್ರಾಣ. ೨-೬೬) ; ಮುತ್ತುಗೊಂಚಲು ಬುಗುಡಿ ಮುಕುರ ಚಳತುಂಬು 
ಗಳು (0೫3೪: ೦0). ಮರುಶ್ಯರ ; ಯಂದ್ಧರಂಗಕ್ಕೆ ಬಂದ ರಾಮನು 
ರಾಮಬಾಣದಂತೆ ಆ ಪ್ರಬಲಸ್ಸೆನ್ಯದೊಳಕ್ಕಿ ನುಗ್ಗಿ, ಮಾತಂಗಿಯೊಡನೆ 
ಕಾದಿ: ಅವಳೆ ಮುಕೃರವನ್ನು ಹಿಡಿದೆಳೆಯುತ್ತ ,. ಧಿಕ್ಕರಿಸಿ ಅವರನ್ನು 
ಪ್ರಾಣಸಹಿತವಾಗಿ ಬಿಟ್ಟು ಬಿಟ್ಟನು (ರಾರ. 900). ಮುಖರ, ; ನಿನ್ನ 
ಮೂಗಿನಲ್ಲಿ ಧರಿಸಿರುವ ಮುಖರವು ನಿನ್ನ ತೌರುಮನೆಯ ಕೊಡುಗೆಯಷ್ಟು 
(ಕರಂ ೦೪೧) ; ಗೃಹಿಣಿಯು ಹಒಮ್ಮಿಂದೊಮ್ಮೆ ಮೂಗಿನ ಮುಖರವನ್ನು 
ಅಲುಗಾಡಿಸುತ್ತ , . , ಪ್ರಫೆಲ್ಲೆಯೂ ಅವಳ ತಾಯಿಯೂ ಬಂದ ಸಮಾ 
ಚಾರವನ್ನೆಲ್ಲಾ ಆದ್ಧೋಪಾಂತವಾಗಿ ಹೇಳಿದಳು (ರೇಂ39. ೪). 
[ದೇ. ತಲು. ಮುಕ್ಕಜ. ಮುಂಗರ ; ಕೋಲಾ. ಮುಕ್ಕರ, ಮೊಕರ] 
ಮುಕುರ (ನಾ). ೧. ಕನ್ನಡಿ; ದರ್ಪಣ: “ಅದರ್ಶಃ: ದರ್ಪಣ. 
ಮುಕುರ; _ ಈ ೩ ಕನ್ನಡಿ” (ಜರಾಯು. ೯೪೦-೨೦೦) ; : ನೈರ್ಮಲ್ಯಶೋಭಾ 
ಕಲಿತಂ ತ್ರೆ ಎಲೋಕ್ಕಲಕ್ಷ್ಮೀಮಣಿಮುಕುರಮೆನರ್‌ ಚೆಲ್ವ 
(೫೫ದಂತೂ- ೬೬9); ಮುಕುರಂ ಕೈಯೊಳಿರಲ್ಲೆ ನೀರ ನೆಳಲೇಕ್ಸ (ಸೋಮೇಶ); 
ಮಸುಟ್ಟು ಮಾಸಿದ ಮುಕುರಂಬೊಲಂತೆ ವಿಗತಪ್ರಭನಾಯ್ತಮೃತಾಂಶು 
ನಂಡಲಂ, (ಕುಸುನೂ. *- ೬೬) ; ಆನೆ ಮುಕುರದೊಳಡಗಿ ಭುನು ಸರಸಿ, 
ಯೊಳಡಗಿ ಅನೆನ್ನ ಗುರುವಿನೊಳಡಗಿ ಸಂಸಾರ ತಾನೆತ್ರೆಣದು (ಸರ. 


; 1291): 


ದಾಯ್ತೂಬ್ದ್ಬಷಂಡಂ 


೭೨೦೦ 


40 


ಮುಕುಲಿತ 


೩ಟ4)- ಪಿ. ಕುಂಬಾರನ ಚಕ್ರದ ಹಿಡಿ, -ತಿಗುರಿಯ ಹಿಡಿಕೆ. [ಸಂ.] 

ಮುಕುರಂದೋಲು (ಕ್ರಿ). (ಪ್ರತಿಬಿಂಬವನ್ನು "ನೋಡಿಕೊಳ್ಳ ಸಲು) 
ಕನ್ನಡಿಯನ್ನು ತೋರಿಸು ; ಮಂಗಳಾರತಿಯಿತ್ತಾ- ಚವರ ಸೀಗುರಿಯಿಕ್ಕಿ , 
ಅಂಗಜಡರೆಂಗೆ ಮಂಕುರಂದೋಟಂ ಮೈಯಿಕ್ಕಿ ನಂದಿರ್ದು (೨4ರ 4-6೨) - 

[ಮುಕುರ್ಯ 4 ತೋಜು) 

ಮುಕುರತೋರಣ (ನಾ). ಕನ್ನಡಿಗಳಿಂದ ತಯಾರಿಸಿದ ತೋರಣ ; 
ಕನ್ನಡಿಗಳ ಸಾಲುತೋರಣ : ಮುಕುರತೋರಣಮೊಪ್ಪಿರೆ ಮಂಗಳ 
ಧ್ವಜಂ ಕುಣಿಯೆ: , , ಗುರುಪ್ರಣತಿಸಮುತ್ತುಕಂ ಮುದದಿನಂದಿದಿರ್ಗೊಡ 
ನವಂ ನರಾಧಿಪಂ (044ಕೇ. 4-80): [ಮುಕುರ್ಕ 4 ತೋರಣ] 

ಮುಕುರಿಕ್ಟು " ಮುಕ್ಕುಟ್‌ಕ್ಕು' ನೋ. 

ಮುಕುರಿಸ್ಕು *ಮುಕ್ಕುಲಿೌಿಸು, ` ನೋ. 

ಮುಕುರು, : ಮುಕ್ಕುಜ್ಮು "ನೋ. 

ಮುಕುಲ್ಲ. ಮುಕುಳ (ನಾ: ೧. ಅರಳುತ್ತಿರುವ ಮೊಗ್ಗು ಡಿ 
ಮುಗುಳು; ಕುಟ್ಮಲ :: ಗಿರಿಶಿಖರ ಮುಕುಲದೊಲು ಮೊಗವನೆತ್ತಿವೆ 
ನಭದಲಲ್ಲಲ್ಲಿ (ಉಯ್ಕಾ6- ೨೦.೩). ೨. ಮೊಗ್ಗಿನಂತೆ ಮುಗಿದ ಕೈ, 
ಹೋಡಿಸಿದ ಹಸ್ತ. ಮುಕುಳ : ೧: “ಕೋರಕಃ. ಜಾಲಕ;» ಕಳಿಕು. 

ಕುಟ್ಮಳಃ. ಮುಕುಳಃ ಈ ೫ ಪೂವಿನ ಮುಗುಳ್‌” (ತಂಯು- ೩0-೩3); 

ಆತನ ಕರತಲಸ್ಪರ್ಶಸುಖವಿಂ ಕಪೋಲತಲಕದಂಬಮಕುಳಿಕರ್ಣವೂರದಂತು 

ಣ್ಮರ್ದ ಪುಳಕಮಂಂ ಬೆರಸು (ಕಾರಂಪೂ, ೭6೦); ಮುಕುಳಂ ಮಾದಲ 

ರಂಯ್ತು ಮೆಯ್ಯರಿಸಿನಂ ಕಂಪೋಡಿತು. (ರಂ. ೨೩೪) ; 'ಸಲೆ ನಿಲೆ 

ಮಾವು ಪೂವು ವಕುಳಂ 'ಮುಕುಳಂ . . , ಕಂಪು ಸೊಂಪಗುಂದಲೆಯನೆ. 


ರಮ್ಯ್ಯಮಾ ವಿಷಯದೂರ್ಗಳ ನಂದನವೃಂದವೆತ್ತಲುಂ (ಶೆಸೃಪು- 2-24). 
ಸ: [ಛಂದ] ಕನ್ನಡಛಂಧಸ್ನನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು. 
ಛಂದಗಳಲ್ಲಿ ಆರನೆಯದಾದ 'ಗಾಯತಿ ಶ್ರಿಛಂದಸ್ಸಿನ ಒಂದು ವೃತ್ತ : 
ಉಪನ್ಮಗ್ರಂ ಮರುತಂ ಪರ್ವಿರ್ದಂದಬಲೇ ಸರ್ವಾದ್ಯಂತದೆ೧ಳಂ ನಿರ್ವ್ಯಜಂ 
ಮಂಕುಳು [ಫ4430- ಕಮಳಂ. ಕುಮುದಂ] (6ರಂದು. ೨-60). ೪. 
[ನಾಟ್ಯ] ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಅಸಂಯುತಹೆಸ್ತಗಳಲ್ಲಿ 
ಒಂದು : ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಅಸಂಯಸಿತಹಸ್ತಗಳು ಯಾವು 
ವೆಂದರೆ - ೧. ಪತಾಕ: ೨. ತ್ರಿಪಠಾಕ,.. ೨೨. ಮುಕುಳ, ೨೩, 
ಊರ್ಣನುಭ. ೨೪.- ತಾಮ್ರಚೂಡ: (ಆರಾನ್ಮ: ೪6)... ೫ ಇಪ್ಪತ್ತು 
ಬಗೆಯ ಸಂಚಾರಿದೃಷ್ಟಿಗಳಲ್ಲಿ ಒಂದು ; ಆಲಿಗಳನ್ನು ಚಲಿಸದೆ ರೆಪ್ಪೆ 
ಗಳನ್ನು ಮುಚ್ಚುವುದು : ಶೂನ್ಯ. 'ಮಲಿನ. ಶಾಂತ, ಲಜ್ಜಿತ. ಶಂಕಿತ 
ಮುಕುಳ (ಅರ್ಧಮುಕುಳ), ಗ್ಲಾನ ಮದಿರೆ _ ಈ ಇಪ್ಪತ್ತ 
ಸಂಚಾರಿದೃಷ್ಟಿಗಳು (ಉತ್ಕರು. ೩-೫ ನ) ; ಸೊಗಸಿಂದಂ ಕಣ್ಣೆವೆಗಳ್‌ ಮುಗು 
ಇರ್ದುಂ ತಿರದ ತಾರೆ-ಮುಕುಳಮೆನಿಕ್ಕುಂ (ಉತ್ಕರೆಂ, ೩-೩೦). [No] 


ಮುಕುಲತೆ (ನಾ). ಮೊಗ್ಗಿನಂತೆ ಸೇರಿಕೊಂಡಿರುವ ಸ್ಥಿತಿ. - ಕೂಡಿ 
ಕೊಂಡಿರುವ ಸ್ಥಿತಿ; '[ತಿಪತಿಯ ಕರಸರೋಜದ್ವಿ ತಯಮನದಡಿಗಡಗೆ 
ಮುಕುಲತೆಯನೈದಿಸಿ ತದ್ಯತಿಪತಿ ನಿಜಕುವಲಯಬಂಧುತೆಯಂ ಪ್ರಕಟಿಸಿ 
ದನಾ ಸಭಾಭ್ಯಂತರದೊಳ್‌ (ಕಂದ್ರಪು. ೩-೪)-. (ಸಂ. ಮುಂಕುಲತೂ] 

ಮುಕುಲನ (ನಾ). ಕಣ್ಣನ್ನು ಮೊಗ್ಗಿನಂತೆ ಮುಚ್ಚಿಕೊಳ್ಳುವಿಕೆ ; 
ಮುಕುಲನ ನಿಮಾಳನಂಗಳ ವಿರಾಸಹಾಸಪು ಬೋಧನೋನ್ಮೇಷಂಗಳ 
ಪ್ರಕಟಿಸುಗುಮೈಕ್ಕಮೆಂ ನಿರ್ವಿಕಲ್ಪದಿಂ ಗೌಣಮಂಖ್ಯವೃತ್ತಿಕೃತಂಗಳ್‌ 


(ಕಾವ್ಮಾನ, 80೪). [ಸಂ,) 
ಮುಕುಲಿತ, ಮುಕುಳಿತ (ಗು). ೧. ಮೊಗ್ಗಾದ ; ಮೊಗ್ಗನ್ನು ತಳೆದ ; 
ಚಾರುಮಿಟಪುವಲೀವೃತಕೋರಕಿತಾಂಕುರಿತ ಪಲ್ಲವಿತ ಮುಕುಲಿತ [ಣ೫ಂ, 


ಮುಕುಳಿತ, ರುಚಿರವಿಸ್ತಾರಿತ ರಮ್ಯಾಶೋಕಮಹೀರುಹಮಂಮನಭವನಂಸ 


ಮುಕುಲಿತಕರ 


ರುಚಿ ಪುದಿದಿರ್ಕುಂ : (608. 0-೪0): ೨. ಮೊಗ್ಗಿನಂತೆ ಮುಚ್ಚಿ 
ಕೊಂಡಿರುವ, - ಸೇರಿಕೊಂಡಿರುವ ; ಮುಗಿದ: 'ಮುಕಂಲಿತಕರ'. 
"ಮುಕುಲಿತಾಂಜಲಿ' ಪರಾ. ಮುಕುಳಿತ : ೧. ಪುರಬಹಿರ್ಭಾಗವಿಸ್ತ 
ರಿತನಂದನದೊಳ್ಯಕುರಿತ ಪಲ್ಲವಿತ ಮುಕುಳಿತ ಕುಸುಮಿತಾಪರಿಮಿತ ಫಲಿತ 
ತರುಗಳಿ ಇಂತತಿಶೆಯವಿಲಂಸಕ್ಕೆ ನಿವಾಸಮುಂ. (ಸುಕುವೂ- 3-೪೭); 
ಮುಕುಳಿತ ನೀಲೋತ್ಸಲಮಮ್ಮತಕರೋದಯದೊಳಗಲರ್ದು ಪೊಜಸೂಸುವ 
ಪೋಲ್ಮಕರಂದದನಿನನಂ ಬಾಲಿಕೆ ನೋಡುತೆ ತಳೆದಳೊಗ್ಗುವ ಹರ್ಷಾಶ್ರು 
ಗಳಿ (ಉಲಿ ೯). ೨. ಮುಕುಳಿತಪಾಣಿಪಲ್ಲವ ಪುಟರ್ನಮಿತಾನನ 
ಪದ್ಮರೆಂದರಂತಕನಳವಂ ತ್ರಿಳೋಕವಲ್‌ವಂ ಪರಿಭಾವಿಸಿ (ಪುಣ್ಣ್ಯ. ೧೩-೦೬3): | 
೩. ಅರೆಮುಚ್ಛಿದ ; ಅರ್ಧಮುಚ್ಚಿದ : ಮಂಕುಳಿತವಿಳೋಚನಂ 
ಕಂಟಕಿತಾಂಗಂ ಸ್ವೇದೆಬಿಂದುದಂತುರಿತಮ: ಖಂ - ಪ್ರಕಟಶ್ವಸಿತೋತ್ಕಂಪಂ 
ನಿಕಾಮಕಮನೀಯಮಾದುದಿಂತು ರತಾಂತಂ (ನಾನ: 408), (ನಾ). 
೪. ಮೊಗ್ಗುಗಳುಳ್ಳುದು ; ಮಂಗುಳುಗಳುಳ್ಳುದು ; ಸಮಪದ 
ಸ್ಪಲನಸುಖನಿಮಾಳಿತೋನ್ಮೀಲಿತನಯನಂಗಳಿಂ ಮುಕುಳಿತಮುಂ ಕುಸುಮಿತ 
ಮುಮಾದ 'ನಿಶ್ವಾಸಪವನನಿಂ ಪರಿಮಳಮಂ೨ ಬೀಜುವ ವಧೂವರರಾಗ 
ವಿಷಯವಲ್ಲರಿ ಫಲಿತಮಾದುದೆನಿಸಿ (ಗ. ೨-೩೨ ಪ). [ಸಂ.] 
ಮುಕುಲಿತಕರ, ಮುಕುಳಿತಕರ (ನಾ). ಮುಗಿದ ಕೈ ; ಜೋಡಿಸಿದ 
ಕೈ: ಮಾರುತಿ: ಮೇಫರುತಿಯಿನುದಾತ್ತರಾಘಮಗೆ ಮುಕುಲಿತಕರಸರೋಜ 
ನಾಗಿ (ಕುಣಕೂ- ೦೧-೪೨ 5); ಮುಕುಳಿತಕರ : ಅನಂತರಂ ವಿಶ್ವಸೇನಾವನೀ 
ನಾಥನುಮೈರಾ”- ಮಹಾದೇವಿಯು ಕುರುಕುಳಾಗ್ರಗಣ್ಮರಪ್ಪ ಬಂಧು 
ಗಳುಂ ಮುಕುಳಿತಕರಕದುಳರ್‌ ಬಳೆಸಿಯಂಮಿರೆ (ತಿ. 00-೬6 ವ); 
ವಂದಿಸುತ ಮುಕುಳಿತಕೆರಂಗಳ ಸಂದಿಸಲು ಭಾಳಸ್ಮಳಗಳಿಂ ನಂದಿಕೇಶನ 
ನಂಕಿಸುತ ಕೇರ್ತಿಸಿದರೆರ್ಶಿಯಲಿ (ಸಕು. ೨-೨) [ಸಂ.] 
ಮುಕುಲಿತಾಂಜಲಿ, ಮುಕುಳಿತಾಂಜಲಿ. (ನಾ)- ೧. ಎಮುಕುಲಿತಕರ : 
ಅಂತು ವಿನತನಾದನಂತರಂ ಸುರೇಂದ್ರೆಮನ್ಶು ವಜ್ರಬಾಹು ಪ್ರೆರಂದರರೊಳಂ. 


ವಿನಯವೃತ್ತಿಯಿಂ  ಮೆಟ್‌ದು ಸಮಂಚಿತಾಸನದೊಳ್‌" ಕುಳ್ಳಿರ್ದು 
ಮುಕುಲಿತಾಂಜಲಿವುಟನಾಗಿ . - . ಬನ್ನವಿಸೆ (ತರಾಮಾ, ೨-೩ ವ). ೨. 
ಕೈಗಳನ್ನು ಮುಗಿದವನು..--ಜೋಡಿಸಿದವನು. : ಹೆರ್ಷಿತಚಿತ್ತಂ 
'ಮರುತ್ತನೆಯಂ ರಾಮಚಂದ್ರಂಗೆ ಮುಕುಲಿತಾಂಜಲಿಯಾಗಿ,. . . ಬಿನ್ನವಿಸೆ 
(ತಂರಾಮಾ್‌ 00-86 ವ); ಅಂತು ಪೊಕ್ಕು ಮುಕುಲಿತಾಂಜಲಿಯಾಗಿ 


ಮುಂದೆ ನಿಂದಿರ್‌ ಮೇದಿನೀದೇವಿಯ ದೈನ್ಯಭಾವಮಂ ವಿರಿಂಚಿ ಕಾರುಣ್ಯ 
ಚಿಕ್ತದಿಂ ನೋಡಿ (812. ೦-೬೭ ವ): ಮುಕುಳಿತಾಂಜಲಿ: ೧. ಅಂತು 
ಬೆಸಗೊಳ್ಳುದುಂ ಮುಕುಳಿತಾಂಜಲಿಪುಟನಾಗಿ ವಿಪುಲಮತಿ. . , ಆಗಳುದ್ಮತ 


ನಾದಂ (ತಂರಾಮಾ- ತ್ರೇತೆಯೊಳಿಂದ್ರ೦ . , . 


೦೦೧೬೫ ಐ) ; 


ಬಂದಾತುರನಾಗಿ ವಾರಿರುಹಸಂಭವನೆಂ ನುತಿಗೆಯ್ಮು ಭಕ್ತಿಯುಕ್ತಾತಿಶಯೋ 
ಕ್ರಿಯಿಂ ಮುಕುಳಿತಾಂಜಲಿಯಂ ಪಣೆಗಿಟ್ಟು ನಿಂದು (ಕಾಸ್ಕರಂ. 0-33). 
೨. ಆ ವ್ಯತಿಕರವುಂ ಭಗೀರಥು ಕೇಳ್ಚು, ತಾನುಮದರಲ್ಲಿಗೆ ಬಂದು 
ಪಂಚಮುಸ್ಟಿಯಿಂ: ಬಂದಿಸಿ ಕುಳ್ಳಿರ್ದು . - - ಬೆಸೆಸುವುದೆಂದು ಮುಕುಳಿ 
ಶಾಯಲಿಯಾಗಿ ಬಿನ್ನಪಂಗೆಯ್ದಾಗಳ ಕಕ. ೮೦-೦ 2). [ಸಂ.] 
ಮುಕುವಾಡು (ನಾ). ಒಂದು ಬಗೆಯ ಹಾಡು.--ಗೀತೆ : ಕುಣಿವವರ 
ಕಂಡು ತಾನುಂ ಮಗುಳ್ಹು ನರ್ತಿಸುತಲಣಿಯರದಿ ಮುಕುವಾಡುಗಳ ತಾನು 


ಹಾಡುತಂ . ,. . ಪ್ರಭುದೇವ ಬರಲು (ಶ್ರಶುಘು- ೯-೩೪). [? 7 ಪಾಡ್ಕು] 
ಮುಕುಳ “ ಮುಕುಲ' ನೋ. 
ಮುಕುಳಿ (ನಾ). ೧. ಸ್ತ್ರೀಯ ಜನನಾಂಗ; ಯೋನಿ: (8) ೨, 


ಆಸನದ್ವಾರ ; ಪೃಷ್ಠ : ಮಕ್ಕಳ ಮಂಕುಳಿಯ ವರಸಿದ ಕೋರಿಯ 
ಸಿಕ್ಕಿಲ್ಲದೆ ಪೆಗಲೊಳಗೆ ಹೊತ್ತು ತಿರುಗುವ ಪಂದಿಗಳೆ ಮುಕ್ಕಣ್ಣನ ಭಕ್ತ 


೭೨೦೧ 


15 


a0 


35 


40 


'ಮುಕೂಡಲ್‌ 


ಮುಕ್ಕಂಡುಗೆ 


ರೈದು . - . ಕೊಂಡಾಡುತಿರುವೆ ನೀ 


ಬಯೊನೆಟಿನಿಂದ ತಿವೀರಿ ಅತನ ಮುಕುಳಿಗೆ ಅವನ - 


ಬಸವ (0೩೫: ೯-೬0); 


ಂಟಿಲುಸ್ಥ ರ-ಸ್ವಲ್ಪ 


ಕೇಳೋಣ (ಅಸ. 3೨0): . 'ಪ್ರಕುಳಿ' ಪರಾ. [1 
ಮುಕುಳಿತ " ಮುಕುಲಿತ' ನೋ. 
ಮುಕುಳಿತಕರ " ಮುಕುಲಿತಕರ' ನೋ. 


ಮುಕೂಳಿತೆಹಸ್ತ (ನಾ). ೧.-ಮುಕುಲಿತಕರ ; ಎದ್ದು ಮುಕುಳಿತ 
ಹೆಸ್ತಗೂಡಿ ರಾಮಾಚಾರ್ಯರೊಲ್ನು ವಂದಿಸಿಯುನ್ನ ತಾಸನವನಿ 
ಶುಖಕರ್ಣಾಚುರ್ಯರ ಕ್ಷೇಮವಂ ಬೆಸಗೊಂಡು (8ಕೋಫು. ೭-೩೬). 
ಕೈಮುಗಿದಿರುವವನು ; ಸಾಷ್ಟಾಂಗ ದಂಡಪ್ರಣಾಮವಂ 
ಮುುಕುಳಿತಹಸ್ತೆನಾಗಿ ನಿಂದಿರ್ದ ನಿಜಶಿಷ್ಯನಂ ನೋಡಿ 

[ ಸಂ. ಮುಕುಲಿತಹಸ್ತ 7 

ಮುಕುಳಿತಾಂಜಲಿ " ಮುಕುಲಿತಾಂಜಲಿ' ನೋ. 

ಮುಕುಳಿಸು (ಕ್ರಿ). ೧. ಮೊಗ್ಗಾಗು ; ಮೊಗ್ಗು ಬಡು: ಮರುಕಳಿಸಿ 
ತೆಲರೆಳೆಸಿದ ಚಂಪಕ ಮುಕುಳದ ಚೆಲ್ವನೆಸೆವ ಲಸಿತಸ್ವಾಭಾವಿಕನತಮಂದೋ 
ಜ್ಸ್ಯಾಸಪ್ರಕರ್ಷನಾಸುವಿಳಾಸಮಾ ನರ್ತಕಿಯಾ (6ನ. ೪-00). 
೨. (ಕಣ್ಣು) ಮುಚ್ಚು: ಮುಚ್ಚಿಕೊಳ್ಳು : ಆತನ ಕುಡುವಿಲ್ಲ 
ಜೈವಡೆಗೆ ಬಿಗುರ್ತಂತೆ ' ಕಣ್‌ ಮುಂಕುಳಿಸಿದುವು (ಕಾದಂ: ೩೬೪) ; 
ಮೊವಲೆವೆಗಳನು, ಮುಕಳಸೆನ್ನ ಸಿರಿಯೇ ! ತೊದಲನ್ನು ನಿಲ್ಲಿಸೆನ್ನಯ 
ಹೊನ್ನ ಮರಿಯೇ | (ಕಾಫು. ೨೪-೦)- 

[ ಮುಕುಳೆ (ಇ ಮುಕುಲ) 4 . ಇಸ್ಯು 7 

ಮುಕುಳೀಕೃತ (ಗು). ೧. (ಮೊಗ್ಗಿನಂತೆ ಮುಚ್ಚಿರುವ ; ಜೋಡಿ 
ಸಿದ ; ಮುಗಿದ :' 'ಸುಬಳಧರಾಧೀಶ್ವರೆಂ.. . : ಸಮುದಂಯಮಂ 
ಬಂದಿಸಿ ಸಮುಜಜಚಿತೋದ್ದೇಶದಾಸನದೊಳ್‌. ಕುಳ್ಳಿರ್ದು ಮುಕುಳೀಕೃತ 
ಕರಕಮಲಯಂಗಲನಾಗಿ (ಸುಕುವಾ: 5-ಳಕ ವ). (ನಾ). ವಿ (ಮೊಗ್ಗಿ 
ನಂತೆ) ಮುಚ್ಚಿಕೊಂಡಿರುವುದು 1 ಮುಕುಳೀಕೃತಂ ಲಳಿತ 
ಮಧುರಂ ಲಜ್ಞಾಳೋಳೆಂ ಸ್ಮರಾಕುಳಿತಂ ಮನಂ ದಳಿತಮಪನಸನ್ನು: ಗಂ 
ಸ್ಲಿಗ್ದಂ ವಳೋಕನಮೋಪಳಾ (ತುಕರಾ: ೪-೬೬). [ಸಂ, ಮುಕುಲೀಕೃತ] 

ಮುಕುಳಿ " ಮುಕ್ಕುಲು' ನೋ. 

" ಮುಕ್ಕೂಡಲ್‌' ನೋ. 

ಮುಕೋಪು "ಮೋಕೂಫ್‌' ನೋ. 

ಮುಕ್ಕ (ನಾ). (ಮಣ್ಣು ಮೊದಲಾದುವನ್ನು) ಮುಕ್ಕುವಂಥದು ; 
" ನೆಲಮುಕ್ಕ ?,. 'ಮಣ್ಮುಕ್ಕ' ಪರಾ. [ಮುಕ್ಕು + ಅ] 

ಮುಕ್ಕ, ' (ನಂ). ಅಂಗಹೀನನಾದವನು ; , ಊನ ಹೊಂದಿ 
ದವನು! ' ಮೋಟನಂ ಮಂಕ್ಕನೆಂ ಕೀಳುಜಾತಿಯನು ಪುರುಳಳಿದ 
ಮೆಯ್ಯಾದೊಡಂ ಬೇಳಿ ಬೆಲೆಯಿತ್ತೊಡವನಂ ಕುಮನೆಂಬ ದುಶ್ಮೀಲೆಯರು 
ಕಣ್ಣೆಸೆದರು (ಹತಕಾ- ೯-೫). [ಮುಕ್ಕ್ಯು (ಎಮುಜ್‌ಕು) .,- ಅಸ 

ಮುಕ್ಕ ಮೂರುಕ, ಮೂರ್ಶ (ನಾ). ತಿಳಿಗೇಡಿ; ಅಜ್ಜ ; 
ಮೂಢ : - "ಮುಕ್ಕ ೨. ಮೂರ್ಬ - ಬುದ್ಧಿ ಹೀನ” (ತರ್ಯಕೋ. ww); 
ನಾನ್‌ ಮೆಚ್ಚೆನ್‌ ಇಲ್ಲದಾಸೆಗೆ ಕಿರ್ಚು ಕಾಯಿಸುವ ಮಂಕ್ಕನನ್‌ (ಅಕೃತ್ಯಾ- 
06-100); ಈ ಮುಕ್ಕ ಸನ್ಮಾಸಿಯಾದರೆ ಬಟ್ಟೆಗೆ ಬ! ಸ್ಸ ಕೇಡು (ಮುಂ. ೦೦). 
ಮೂರುಕ : ಕಾವಿನಿಯರುಗಳಾರು ಕೆಲಬರು ಕಾಮಿತವ ಕಾಮಿಸುವರಲ್ಲದೆ 
ಶಾಘುಸಧಿನಾ ಮೂರುಕರು ಪೂಜಿಸಿದ ಪೂಜೆಗಳ ಪ್ರೇಮದಿಂದೊಡಬಡ:ವರು 
(ಕುಪ್ಮಾಣ, 4-33) - ಮೂರ್ಕ; ಬಲ್ಲಂಗ ಮೂರ್ಕ್ಯಂಗಾಪದವ ನೋರ್ಪ 
ಡವಂ ಜವದೊಳ್‌ ಮಾರ್ಕ್ಕೊಲ ಭೈರವಂ (ಎಕ. ೪. ಶಕ್ಕಶು. ೯೪-೨೦ 
ಕು. 10601). [ <ಪ್ರಾ. ಮುಕ್ತ. /ಸಂ. ಮೂರ್ಬ] 

ಮುಕ್ಕಂಡುಗ. " ಮೂಗಂಡುಗ' ನೋ: 


ಪಿ. 
ಮಾಡಿ 
(ನಾನಾಗು- ೬-00). 


೬. 


ಮುಕ್ಕಂಡೆ 
ಮುಕ್ಕಂಡೆ (ನಾ). (ಕರಾ) ಹಾಳು ; ನಾಶ; ಮೂರಾಬಟ್ಟೆ ; ಮೂವರು 
ಹೋದ ಕೆಲಸ ಮು! ಕಂಡೆ. (ಮೂರಾಬಟ್ಟೆ) (ಕೈ ಮಾಂಸ. ೫೩). [7] 
ಮುಕ್ಕಂದಿ (ನಾ). ಮೂರುವರುಷಗಳಿಗೊಮ್ಮ ಕರುಹಾಕುವ 


ಸು : * ಮುಕ್ಕಂದಿ _ 'ಮೂರುವರುಷಕ್ಕಿ ಈಯುವ ಆಕಳು” 


(mat: ೩೦)- [ ಆಮೂಜು 4 ಕಂದ್ಕಿ ] 


ಮುಕ್ಕಂಧಾಯ "ಮೂಗಂದಾಯ' ನೋ. 
ಮುಕ್ಕಟ. ಮುಕ್ಕಟೆ, : ಮುಕೈಟ್ಟ, ಮುಕ್ಕಟ್ಟು (ಅ)- ೧. 
ಮುಂಚೆ ; ಮೊದಲು : ಪೊರ್ವಭಾವಿಯಾಗಿ : ಮುಂಚಿತವಾಗಿ : 


ಈ ಪಿರಂಗೇರು ಬರೋ ಮುಕ್ಕಟ ಹೀಂಗೇ ಇರತಿತ್ತಂತೆ (ಕುಮಾಕಾ: ೦೬೨): 
ಮುಂಭಾಗದಲ್ಲಿ ; ಮೊದಲಿನಲ್ಲಿ : ಎತ್ತು ಜತ್ತಗಿ 


ತ್ರಗಿ ನುಂಗಿ ಭತ್ತೆ 


ಬಾನವ ನುಂಗಿ ಮುಕ್ಕಟ ತಿರುಪೊ ಅಣ್ಣನ ಮೇಳಿ ನುಂಗಿತ (ಕಂಠ, 
೨೪-೧೪)- ಮುಕ್ಕ : ೧. ನೀ ಬರುವ ಮುಕ್ಕಟೆ ಈ ಮನೆಗೆ ಬಂದೀನಿ 
೧. 


ಅವ್ವಾ! (ನುಕ್ಮಮು- 3೬). ಮುಕ್ಕಟ್ಟ ಸ 
ುಂಕ್ಕಟ್ಟ ಮಾಡಿದ್ದು ಶ್ಯಾಣೇತನೆ 'ಆತಿಲ್ಲೊ ಆಚಾರೆಪ್ಪ ? (ಗ್ರಾಮಾಯ- 
068) ; ಪಾವಳ್ಳಿ ಬಿಟ್ಟು ನಾ ಎಲ್ಲೂ ಹೋಗುಣಿಲ್ಲಾ ಅಂತ ಅವರು 
ಮುಕ್ಕಟ್ಟ ಹೇಳಿದ್ದರರೀ (ಗ್ರಾನೂಯ. 30೬). ಮುಕ್ಕಟ್ಟು, : ೧. 
* ಮುಕೃಟ್ಟು-ಮೊದಲಂ, ಮೂರುಗಂಟು, ಮಂಂಂಭಾಗ'' (ತಾನಕೋ. ೩೦)- 
೩. ಮುಂಭಾಗಕ್ಕೆ: ಮುಂದಕ್ಕೆ: ಮುಂದುಗಡೆಗೆ: ಮೂರು 
ಹಾಡಿನ ಮೂಳ ಮುಕ್ಕಟ್ಟು ಬರಬೇಡ (ಸೋಕ, ೬೬) ; ರಥವು ಓಡುವಾಗ 
ಮಂಜಿ ಇರುತ್ತದೆ; ಆದರಿಂದ ಮಂಕ್ಕಟ್ಟು ಹಾರಿಕೊಂಡರೆ 


ಬೊಕ್ಕಬೋರ್ಲ ಬಿದ್ದು ಬಹೆಳ ಪೆಟ್ಟು 


ತಾಗುವುದು (ಮುಂಖಯಾ. ೪-೬೨): 
[ ಎಮುನ್‌, ] 

ಮುಕ್ಕಟೆ ` ಮುಕ್ಕಟ` ನೋ. 

ಮುಕ್ಕಟ್ಟ "ಮುಕ್ಕಟ' ನೋ: 

ಮುಕ್ಕಟ್ಟು; (ನಾ)- ಮುಂಭಾಗ ; ಮುಂದುಗಡೆ : 
ಯನ್ನೊತ್ತಿಕೊಳ್ಳುವುದರ [ಗುಣ (ಕಕ್ಕೆ ೩೦) ; ಹಡಗಿನ ಮುಕ್ಕಟ್ಟಿನಲ್ಲಿ 
ಗಡಂತರವಾದ್ಧೊಂದು ಕಬ್ಬಿಣಸರಪಳಿಯಂ ಇರಂವುವು (ಮುಂ೦ಯಿ. ೩-004), 
'ಮುಂಗಟ್ಟು' ಪರಾ. 


ಮುಕ್ಕಟ್ಟಿಗೆ ಎಣ್ಣೆ 


ಮುಕ್ಕಟ್ಟು, 'ಮುಗ್ಗಟ್ಟು' ನೋ 

ಮುಕೃಟ್ಟು ` ಮುಕ್ಕಟ ` ನೋ. 

ಮುಕ್ಕಡಕ " ಮಬಕುಡಕ ` ನೋ. 

ಮುಕ್ಕಡಪ್ಪು (ನಾ: ಮೂರು ಹಾಯ್ಸಡಗಳನ್ನುಳ್ಳುದು : 
ಮೂಡ ಮುಕ್ಕಷಪ್ಪಿನ ಹೊಳೆ ತೆಂಕೆಯೆಂಣೆಯ ಹೊಳೆ ಪಡುವ 


ಪುಳಕಳಿಯದ ಹೊಳೆ ಬಡಗ ಬಲಿಮೆಯ ಹೊಳೆ ಈ ನಾಲ್ಕು ಹೊಳೆಗಳಂನು. 
ದೇವರ್ಗೆ ಮಾಡಿಕೊಟ್ಟ ಧರ್ಮ ಕ್ಷೇಮದ ವಿವರ (25. ೪; 


0-6) 1687)- [ಆ ಮೂಹು -- ಕಡಪ್ಪ್ಯು (ಆ ಕಡಹ್ಮು) ] 
ಮುಕ್ಕಡಲೆ (ನಾ). ಕಡಲೆಯ ನುಚ್ಚು : ಸೇವಗೆಯ ಪಾಯಸ, 
ಮುಕ್ಕಡಲೆಯ ಹುಗ್ಗೆ, ಹಿಂಡಿಯ ಕಚ್ಚರಿ, ಅಲಸಂದೆಯ ಕಾಣಿಕೆ 


ತಾಂಬೂಲ ಮಂತ್ರಸಮನ್ವಿತವಾಗಿ ಶಿಶುವಿಗೆ ಮೂರು ಸೂಳು ನಿವಾಳಿಸಿ 
[ಮುಕ್ಕು (ಎಮುಜ್‌ಕು) 4 ಕಡಲೆ] 
ಮುಕ್ಕಡ (ನಾ). ೧: ಮೂಗು ಕಡಿದುಹೋಗಿರುವಿಕೆ ; ಮೂಗಿಲ್ಲ 


ದಿರುವಿಕೆ. ೨. ಮೂಗು ಕಡಿದು ಹೋದವನು ; ಮೂಗಿಲ್ಲದವನು: 


(ಶಾಂತ, 03೯-2) - 


“ವಿಗ್ರುಃ, ವಿಗತನಾಸಿತಃ - ೨ ಮೂಗಿಲ್ಲದವನು. ಮುಕ್ಕಡಿಯವನು” 
(ಸಿರ್ಯಾಂತಿ. 060) ;. ಮೂಗುಳ್ಳ ಮುಕ್ಕಡಿಗಳು ನಾವು . . - ಕಸ್ತೂರಿಯ 


ವಾಸನೆಯನ್ನು ನೋಡಿದೆವಾದರೆ ನಮಗೆ ಮೂಗಿನಲ್ಲಿ ನೆತ್ತರು ಬೀಳುವುದು! 


(1388- 33), ! ೬ ಮೂಗು .. ಕಡ್ಡಿ ) 


10 


30 


40 


pO 


| ಮುಕ್ಕಬ್ಛೆ (ನಾ). ಒಬ್ಬಾಕೆಯ ಹೆಸರು : 


೨೦೨ ಮುಕ್ಕರ 
ಮುಕ್ಕಡ್ಮಿ (ನಾ). ಮೂರು ತುಂಡು, - ಭಾಗ: ವರರರ್ಶನಕುಳಿಶ 
ಬನುದ್ಧಃ ರಮಿಥಾ ತ್ವಾದ್ರಿಪಕ್ಷಮಂ ದ್ವಿರದೇಂದ್ರಂ ಭರದಿಂ ಖಂಡಿಸೆ ಮುಕ್ಕಡಿ 
ಸಯ್ತು ದುಸ್ತರಂ ಮಿಧ್ಯಾತ್ವಂ (ಪಾಕ್ಕನಿಶ್ರ- ೫-೪೨) ; ಕೂರಲ 


ಬರೆಸೆಳೆದಾರಿ ಹಿಂದಣಿನಿಚ್ಚು ಪಾರ್ಥಕುಮಾರಕನ ಚಾಪವನು 
ಮುಕ್ಕಡಿಯಾಗಿ ಖಂಡಿಸಿದ (ಕುಪ್ಮಾರ್ರೋ ೬-೩3); 
ಗಳಲಿ ಮನುಜಗೋಚರವಾಗದವೊಲೀ ವನನಿಧಿಯ ಸೇತುವ ವಿಭಾಗಿಪು 
ದಿನೆಲು ಬಿಲುಗೊಪ್ಪಿಂದ ಮುಕ್ಕಡಿಯಾಗಿ ಖಂಡಿಸಿದ (ಕೂರ, ೬-೩೪-೦೭)- 

[ 5 ಮೂಟಚು -- ಕಡಿ ] 

.ಮುಕ್ಕಡಿಗೆಯ್‌ (ಕ್ರಿ). ಮೂರು: ತುಂಡುಮಾಡು ; ಮೂರು ಭಾಗ 
ವಾಗುವಂತೆ ` ತುಂಡರಿಸು: ಮಂತ್ರಮಂ  ತಂತ್ರದಿಂ ತಜ್‌ಾದು 
ಪೊಸಮಸೆಯ ವಿಶಿಖಂಗಳಿಂ ಪಗೆಯ ಬಿಲ್ಲಂ 'ಪುಲ್ಲು ಕಡಿವಂಶು ಮುಕ್ಕಡಿ 
ಗೆಯ್ದು ಬೊಬ್ಬಿಟ್‌ದಂ (ಉನೂಕ್ಕ.0೪೫-೨0). [ ಮುಕ್ಕಡ್ಡಿ 2. ಕೆರ್ಯ] 

ಮುಕ್ಕರ್ಣ, ಮುಕ್ಕಣ್ಣ (ನಾ). ಮೂರು ಕಣ್ಣುಗಳು : - ಎರಡು 
ತೊಡೆಗಳ ಮೇಲೆ ಪರಮನನಿರಿಸಿ ಸತಿ ಅಭ್ಯಂಗನವನಾಚರಿಸುತೊಯ್ಯುನೆ. 
ಮೂಗಸೊತ್ತುತ ಕಿವಿಯನೂದುತ್ತೆ ಒರೆಸುತಂ ಮುಕ್ಕಂಗಳೆಂ (ಅಕಿ. ೦೩-೪)-. 
'ಮುಕ್ಕಣ್ಣ' ಪರಾ. ಮುಕ್ಕಣ್ಣ; ಗಂಗೆಯ ಧರಿಸಿ ಭಸಿತವಿಟ್ಟು 
ಫಲದೊಳು ಹಿಂಗದೆ ವಂತಿಕೃಣ್ಣನಾಂತು ಅಂಗಜಹರನೆಂತೆಯಾರಾಮದೊಳಗಾ 
ತೆಂಗಿನ ಮರಗಳೊಪ್ಪಿದುವು (ಕಂಠ, ೨-೪೨). [ < ಮೂಡು _. ಕಣ್‌] 

ಮುಕ್ಕಣ್ಣ (ನಾ): ೧. ಮೂರುಕಣ್ಣುಗಳುಳ್ಳವನು ; . ತ್ರಿನೇತ್ರ : 
ಶಿವ;  `“ಗೊರವನೆನಲ” ಮುಕ್ಷಣ್ಣಂ'' (ತತುವ 36) ; ಸಾಮಹರನೊಳ್‌ 
ಮುಕ್ಕಣ್ಣನೊಳಖಿಳವೆೈದಶಾಸ್ತ್ರಕ್ರಮವಂಂ ಮಿಕ್ಕವನೊರ೯ ಪಿತೃವನದೊಳ್‌ 
ಪೊ್ಯವನೊಳದೆಂತು ಚಿತ್ರವಿಟ್ಟಿ ಲತಾಂಗೀ (೧06- ೩-೦೦) ; ರಕ್ಕೆಸೆನೆರಡು 
ತೋಳ್ಸಳ ಕಡಿದಪೆನೆನೆದು ಚಕ್ರವ ಪುನರಪಿ ತುಡುಕಿ ಮುಕ್ಕಣ್ಮನೈತರು 
ತಂಭಯವ್ಯರರಿಗಡ್ಡ ಹೊಕ್ಕೆನು ಮಂಧ್ಯಸ್ಥೆನಾಗಿ: (ನೋಶಕ- 90-63). ೨. 
[ಜೈನ] ಜ್ಞಾನದ ಮೂರನೆಯ ಕಣ್ಣುಳ್ಳವನು ; ಕೇವಲಜ್ಞಾನಿ ; 
ಜಿನ: _ ಲೆಕ್ಕವಿಲ್ಲದೆ ಬಂದೆ. ರಕೃಸನಾಯಕರಿಕ್ಕಿದೆ. ಪೌಜುಗಳಿಲ್ಲವನು 
ಮುಗ್ಕಣ್ಣನ ಪರಿವಾರ ಕಾಣುತ ಖತಿ ಮಿಕ್ಕು ನಡೆದುದಿದಿರಾಗಿ ಟ್ರಿಶಿಸಾಂ- 
95-308) ; ಎರಡುಗಣ್ಣಿಂದ ಲೋಕವ ನೋಡಬೇಕು ತನ್ನಿರವ ಸುಜ್ಞಾನ 
ದೃಷ್ಟಿಯೊಳು ತಿರುಗಿ ನಿಟ್ಟಿಸಬೇಕು ಮೆಕ್ಯಣ್ಣಗಲ್ಲದೆಲ್ಲರಿಗೆ "ಬಹುದೆ 
ಸುಖಸಿದ್ಧಿ (ಕರತ. ೫೬೭): 
ಮುಕ್ಕಣ್ಣನರಸಿ ಎ. ಶಿವನ .ರಾಣಿ; ಪಾರ್ವತಿ: 
ನರಸಿಯ ಬೀಳ್ಕೊಂಡು ರತಿದೇವಿ - -.- ಬಂದು ಹೊಕ್ಕಳು. ಕುಸುಮಾ 
ಪತಿಯ (ಕೋಜತ- 6-8) ; ' ಮುಕ್ಕಣ್ಣನರಸಿಯಂಶವೆ ಬಂದು ಧರೆಯೊಳಗೆ 
ಆ ನಿರ್ವಾಣಪದವಿಯನಾಂತ ಮಾದೇವಿಯಕ್ಕನ ಪದಕ್ಕೆ ಶರಣ 
(ತಂಪು. 0-0). [ಮುಕ್ಕಣ್‌ + -- ಅ] 

ಮುಕ್ಕಣ್ಣವೈಜ್ಯ (ನಾ)- ಒಂದು ಬಗೆಯ ವಾದ್ಯ: ಮಕರತೋರಣ 
ಪಾಯಿಮತ್ರುತ್ತಿಪು ಮುನ್ಯಣ್ಣವೈಜ್ಯ ಬಸವನ ಡೈಕ್ಕೆ ನಂದಿಧ್ವಜ ಭೇರಿ 
ದೈಂಕ ಪಂಚವಃದ್ಯ ಮುಂತಾಗಿ ನಮಸ್ಕರಿಸಿ ವಗ್ದಿಶಿ ಯಿದೆವೆ (೧೫, ೪1 
ಶಕ್ಕಮ- ೦೦೯-೩೭; 1717)- [ಮುಕ್ಕ ಣ್ಣ ವೈಜ್ಯ 1] 

ಮುಕೃಣ್ಣು " ಮುಕ್ಕಣ್‌ 'ನೋ. 

ಮುಕ್ಕನಗಿಡು (ನಾ). ಒಂದು ಬಗೆಯಂ ಸಸ್ಯ : “ಣಃ --ಬೂದಿ, ಮುಕ್ಕನ 
ಗಿಡ" (ap ೩4). [? +ಗಿಡು] 


ಮುಂದಣಯುಗಂ 


ಮುಕ್ಕಣ್ಣ 


ಆತನ: ಪೆಣ್ಮತಿ ಮುಕ್ಕಬ್ಚೆ 


ಮಾಡಿಸಿದಳ (ಎಕ, 17111, ಸೂರಂ. 906-03೨ ; 9511)- 
[ಆ ಮೂಕಾಂಬೆ] 
ಮುಕ್ಕರ ' ಮುಕುರ್ಯ' ನೋ. 


ಮುಕ್ಕರಿ ೭೨೦೩ 
ಮುಕ್ಕರಿ ` ಮುಕ್ಕುಜ್ಕು" ನೋ- 
ಮುಕ್ಕರಿದೆ ” ಮೂಕರಿವೆ ' ನೋ- 
ಮುಕ್ಕರೆ " ವಖಕ್ಕುಜಿ' ನೋ. 
ಮುಕ್ಕಲ್‌ (ನಾ). ಒಂದೇ ಎಡೆಯಲ್ಲಿ ಮೂರುಕಿಲ್ಲುಗಳು ಸೇರಿರುವ 


ಪ್ರದೇಶ: ಅನ್ತೆ ಪೋಗಿ ಕಲ್ಕುಪ್ಪೆಯೆ ಅನ್ನೆ ಪೋಗಿ ಮುಕ್ಕಲ್ಲೆ ಪೋಗಿ 
ಅಡವಳಿಕೆಆಕಿಯ ಪಡುವಣ ಖಡೆಗೋಡೆ ಏರಿಯ ಮೇಗೆ (ಎಕ. xv: 
ತಿಶರೂ, ೦೪೦-೬೯: ಸು- 900)- [ ಇ ಮೂಜು 4- ಕಲ್‌] 

ಮುಕ್ಕವಲು " ಮೂಗವಲ್‌ ' ನೋ: 

ಮುಕ್ಕಳಿಸು ` ಮುಕ್ಕುಳಿಸ್ಕು' ನೋ: 

ಮುಕ್ಕಳೆ (ನಾ). ಮೂರುಬಣ್ಣಗಳಿಂದ ಕೂಡಿದ ಕಾಂತಿ-ಹೊಳಪು : 
ಥಳಥಳಿಪ ಪೊಂಬಟ್ಟೆ ಪಟ್ಟಾ ನಳಿಗಳನು ತಾನುಟ್ಟು . * ಉಳಿದ 
ಗೋಪರಿಗೆಲ್ಲ ನಸುಮಾಂದಳಿರ ಸಾಲಿಯ ಚಂದ್ರಿಕೆಯ ಮಕ್ಕಳೆ [00094-9] 
ಯು ವಸ್ತ್ರವನಿತ್ತು ಹೊಕ್ಕನು ಮತ್ತೆ ಪಟ್ಟಣವ (ಅಕ್ರೂತ- ೬-೨೬). 

[ಇ ಮೂಜು 4 ಕಳ್ಳೆ (ಎ ಕಲ್ಮೆ) ] 

ಮುಕೃಟ್‌ಸು " ಮುಕ್ಕುಲಸ' ನೋ. 

ಮುಕ್ಕಾಂ. ಮಕಾಂ, ಮೊಕಾಂ, ಮೊಕ್ಕಾಂ. 
ಮೊಕ್ಕಾಮ. ಮೊಕ್ಕಾಮು, ಮೊಖಾಮು (ನಾ). ತುತ್ಕಾಲಿಸವಾಗಿ 
ತಂಗುವಿಕೆ,- ಬೀಡುಬಿಡುವಿಕೆ : ಬಿಡದಿ; ಶಿಬಿರ; ಠಾಣ್ಯ : 
ಗಿರಗಾಂವ ನಿವಾಸದಿಂದ ನಾವು ನಮ್ಮ ಮುಕ್ಕಾಂ ಕಿತ್ತಿದ್ದೇವೆ (ಕತ್ಮಕೋ, ಒಲ 
ನನ್ನ ಮುಕ್ಕಾಂ ಇದ್ದ ಊರಿನಿಂದ ಮಾವನ ಮನೆ ಸಮಾಸ ಇತ್ತು (ಕೆದುಿ: 
009) ; ಡಾಕ್‌ಬಂಗಲೇದಾಗ ಈ ಸಾಬನ ಮುಕ್ಕಾಂ ಇತ್ತು (ರೀಶತ. 
1,0): ಮಕಾಂ: ಚಂನಪಟ್ಟದ ಗಿಡದಲ್ಲಿ ತಂದು ರಭಾಡೇಜಂಗಲ್‌ 
ತಿರುಗಿಸುತ್ತಾ ಧಣಿದು ಯಲ್ಲ ಮೆಕಾಂ ಮಾಡಿ (ಹೈಡ್‌. ಇಬ). ಮುಕ್ಕಾಮು: 
ಬೆಂಗಳೂರು ಮುಕ್ಕಾಮಿನಲ್ಲಿ ಕೆಲವು ದಿವಸ ಶಿವಪೂಜಾನಂದಲೋಲರಾಗಿರು. 
ತ್ರಿರಲು (ಗುರುವು 08); ಒಂದು ಅನಪೇಕ್ಷಿತ ಕಾರಣಕ್ಕಾಗಿ ನನ್ನ ಇಲ್ಲಿಯ 
ಮುಕ್ಯಾಮನ್ನು ಅರ್ಧಕ್ಕೇ ಮುಗಿಸಬೇಕಾಗಿದೆ (ಕೂಸ: ೦೨). ಸೊಕಾಂ: 
ಪ್ರಜೋತ್ಪತ್ತಿಸಂವಕ್ಸರದ ಮಾರ್ಗಸಿರ ಬ ೧ ಲು ಮೊಕಾಂ - ಬೆಂಗಳುರು 
ಖದು ಸೂರಪ್ಪ ಮಂನಶಿ (ಎಕ. ೪1, ಕೊಪ: ೪೮-೩೪; 1613): ಮೊಕ್ಕಾಂ ; 
ಇಂಗ್ಲಿಷ್‌ಕೆಂಪೆನಿಕ್ಕಾವಲ್ರಿಯ ಪದ್ಧತಿಯಂತೆ ಏರ್ಪಟ್ಟ ೫೦೦ ಮಂದಿ 
ಸವಾರರು ಕ್ಲೋಸ್‌ವೇಟೆಯಲ್ಲಿ ಮೊಕ್ಕಾಂಮಾಡಿದ್ದರು. (ಮಕಾನಂ- 
18. 90; ಮೇರಿಯ ಮನೆಯಲ್ಲಿ ಅಧಿಕಾರಿಗಳ ಮೊಕ್ಕಾಂ (ಊನೇಂ- 033); 
ಅಲ್ಲಿನ ಚಿಕ್ಕ ಇನ್‌ಸ್ಪೆಕ್ಷನ' ಲಾಡ್ಜಿನಲ್ಲೇ ಮೊಕ್ಕಾಂ ಮಾಡಿದೆ (ಕಂಠ. ೩೬೩) - 
ಮೊಕ್ಕಾಮ ; ಬತ ಸುಬ್ಬರಾವ ಮುನಷಿ: ಹಜೂರಹ ಮೊಕ್ಕಾಮೆ 
ನಂಜನೆಗೂಡ ಸಾಲ್ಲೇಯಾನಾ ಕಂಟಿರಾಯಿ ಐದುವರಹಾದ ಪ್ರಕಾರಾ 
ಜೋಡಿ ತೆಗೆದುಕೊಂಡು (ಕ್ಕಆ0- 0೫೯, 68-18: 2813)- ಮೊಕ್ಕಾಮು : 
ನಿಮ್ಮ ಹಿರಿಯರವರು ನಮ್ಮ ಅಜ್ಜಯ್ಯನವರ ಕೂಡೆ ಜಗಳ ಮಾಡಿ 
ತಶೋಪುರದ ಮೊಕ್ಕಾಮಿನಲ್ಲಿ . ತೀರಿಹೋದರು (ಇತೆಂ್ರ- ೩೨); ಡೆಪ್ಯೂಟಿ 
ಕಮಾಷನರು .- . ಒಂದು ಜಮಾಬಂದಿ ಮೊಕ್ಕಾಮನ್ನು ಕದಬಹಳ್ಳಿಗೇ 
ಹಾತಿದೆರು (ನನ್ನೂಕು- ೦೫೫). ಮೊಖಾಮು ; ಅವಳು ಅಲ್ಲೇ ಇದಾಳೆ, 
ಊರುಕೇರಿ ಬಿಟ್ಟು ಅಲ್ಲೇ ಮೊಖುಮು ಅಂದ (ಕೊಗೂಂ- '0೪6)- 

[ಎ ಅರ. ಪಾಠ. ಮುಕಾಮ್ಸ್‌, ಹಿಂ. ಮರಾ. ಮುಕಾಮ್‌. 

ಮುಕ್ಕಾಮಃ ಮೋಕಾಮ೯ ] 

ಮುಕ್ಕಾಣಿ (ನಾ): ಮೂರು ಕಾಣಿ ; ಹಣದ ಅರುವತ್ತುನಾಲ್ಕನೆಯ 
ಮೂರು ಭಾಗ ; ಕಾಣಿಯ ಹಾಕಿ ಮುಂರನ್ಯಣಿಯನಅಸುವನೂತೆ ಒಂದ 
ಬಿಟ್ಟು ಒಂದ ಹಿಡಿದಿಹೆನೆಂಬ ಸಂದೇಷಿಗೇಕೆ ಲಿಂಗಾಂಗ (ಸೋಮಾ. ೩4-೨೭); 
ನಾಲ್ಕು ವೀಸ ಮೆಖಕ್ಕಾಣಿ ಫಣಸಹಿತೇಕೊಪ್ಪು ವಂತಿರ್ದುದಕ್ಕಾಧಾರದಿಂದಂ 


ಮುುಕ್ಯಾವರಿೂ 


ಲ್ವಾಡು 
ಪೇಳು ನೀಂ ಭಾವಿಸಿರೇನತಿ ಮತ್ತಾನಿರಲ್‌ ರಂಗದಿಂದಂ (ಸ್ಕರ. 49 ೪). 
[ಆ ಮೂಜು ಕಾಣಿ ] 
ಮುಕ್ಕಾಮು ' ಮುಕ್ಕಾಂ” ನೋ: ತೆ 
ಮುಕ್ಕಾಲ್‌. ಮುಕ್ಕಾಲು, (ನಾ). ೧- ಮೂರುಸಾಲು.- ಪಾದ: 


'ಮುಕ್ಕಾಲ್ವಾಡು' ಪರಾ. ಮುಕ್ಕಾಲು : ೨. ಮೂರುಕಾಲು: 
"ಮುಕ್ಕಾಲುಮಣೆ' ಪರಾ. ೩. ಮೂರುಕಾಲುಗಳುಳ್ಳ ಮಣೆ, 
-ಪೀಠ ; ಮುಕ್ಕಾಲಿ ; ತ್ರಿಪಾದಿ : ಎಂಜಿಸಿಯರನ್ನೂ ಕರೆದುಕೊಂಡು 
ಹೋಗಿ ಮನೆ ತೋರಿಸಿದ್ದಾಯಿತು. ಆತ ಟೇಪು: 
ಮುಂತಾದ್ವೇನನ್ನೂ ಶುದಿರಲಿಲ್ಲ (ದೋರಪು- ೨೬). 


ಮುಕ್ಕಾಲು 


[ಆ ಮೂಜಿ - ಕಾಲ ] 


ಮುಕ್ಕಾಲಟ್ಟಿ (ನಾ). ದೇವಸ್ಥಾನದ ಪರಿಚಾರಕರು ವಾಸಿಸುವ ಪಟ್ಟಿ ; 
ಕುಂದಾಪುರದ ವೊಳಗಣ ಕುಂದೇಶ್ವರದೇವರ ಸಂನಿಧಿಯಲೂ ಪೂರ್ವದಲೂ 
ವೂರು ಜಗತ್ತು ಅದ್ದಿಕದಲೂ ಕುಡಾಕೂರ ದೇವಂಣಸೇನಬೋವ ಮಾಡಿಸಿದ 
ಧ(ಂ)ರ್ನುವೂ ನೆಡೆಯದೇಬಿರಲಾಗಿ ಆ ನರಸಿಪ್ಟದೇವವೊಡೆಯರು ಬಂದಾ 
ಪುರದೊಳಗಣ ಗ್ರಮ ಜಗತ್ತು ಮಂಕ್ಕಾಲಟ್ಟೆಗ[ಳ]ನು ಕರಸಿ ವಿಚಾರಿಸಿ 


[21 


(mga. 1x - 11, ೪೪೦-೦೫೩; 1425) 
ಮುಕ್ಕಾಲು, * ಮುಕ್ಕಾಲ್‌ ` ನೋ. 
ಮುಕ್ಕಾಲ್ಯು (ನಾ). ೧. ನಾಲ್ಕನೆಯ ಮೂರು ಭಾಗ (ಟ್ಛ); 

ಮುಕ್ಕಾಲು ಮೊಗ ಕಾಣುವಂತೆ ನೋಡುತ್ತ ತನ್ನ ಕರದೊಳ್‌ ಕಪೋಲ. 
ವನ್ನಿಟ್ಟು (ಸೌಗಂಂ. 30೪-0೫), ಶ್ರೀಮಂತನಾತನು ಸಂನ್ಯಾಪಿಯಾತನು. 
. ಎಂದೆಲ್ಲರುಗ್ಗಡಿಸಿರಲು ಒಕ್ಕಾಲು ಮಾತ್ರವೆ ಏಟವೆಂದು ತಿಳಿ ನೀನು ಸುಳಿ ನೆ 
ಕಂತೆ ಮುಕ್ಕಾಲು (ಇಂಶಾಶೆ. 30೬-೬೭); ಸ್ವಲ್ಪ ಸರಿ ಎಂದರೆ ಅರ್ಧ 
ಮುಕ್ಕಾಲು ಕೊಡುವ ಅನಿವಾರ್ಯವೇ ಇಲ್ಲ (ಕತ. ೩೩೨). ೨. 
ಒಂಬತ್ತು ಕಾಸು ; ಮುಕ್ಕಾಲುಣೆ : ಮಂಗಳೂರು ನಶ್ಯ ಒಂದು 
ಮುಕ್ಕಾಲಿನದ್ದು ಮರೆಯಬೇಡ (೩90! ೬): ೩. ಹಿಂದಿನ ಕಾಲದಲ್ಲಿ 
ಬಳಕೆಯಲ್ಲಿದ್ದ ಮೂರುಕಾಸಿನ ಒಂದು ತಾಮ್ರದ ನಾಣ್ಯ : (೪). 
ಮುಕ್ಕಾಲಾಣೆ - ಒಂಬತ್ತು ಕಾಸಿನ ನಾಣ್ಯ : ನನಗೆ ನನ್ನ ತಃಯಿ 
ಮುಕ್ಕಾಲಾಣೆ ಕೊಟ್ಟು ಕಳುಹಿಸಿದರು (6): ಮುಕ್ಕಾಲುಪಾಲು, 
ಮುಕ್ಕಾಲುಮೂರುಪಾಲು ೧. ಮುಕ್ಕಾಲುಭಾಗ ; ನಾಲ್ಕರಲ್ಲಿ 
ಮೂರು ಭಾಗ ; . ಬಹುಭಾಗ : ಮುಕ್ಕಾಲುಪಾಲು ಇವರೆಲ್ಲಾ 
ಊರೊಳಗೆ ರೈತರ ಮನೆಯಲ್ಲಿ ಜೀತಗಾರರಾಗಿದ್ದರು ' (ತುಟ್ಮಿತ. ೭4): 
ಮಾನವನ ಮುಕ್ಕಾಲುಖಣಊರುಪಾಲೂ ಸಾವಾಾನ್ಯವ್ಯವಹಾರವು ಪ್ರತ್ಯಕ್ಷ್ಯ 
ಅಪ್ರತ್ಯಕ್ಷವಾಗಿ 'ಆಹಾರನಿದ್ರಾಭಯಮೈಥುನರಿ ಚ" -ಎಂಬ ಸೂತ್ರದಲ್ಲಿ 
ಪವಣಿಸಿಹೋಗಿದೆ (ಸಾಓಿಂ. ೨). ೨. ಪ್ರಾಯಶಃ; ಬಹುಶೆಃ ; 
ಮುಕ್ಕಾಲುಪಾಲು ಈ ಹೊತ್ತಿನಲ್ಲಿ ಅವರು ಮುನೆಯಲ್ಲಿರುವುದಿಲ್ಲ (640). 
ಮುಕ್ಕಾಲುರೂಪಾಯಿ ಎ ಒಂದು ರೂಪಾಯಿಯಲ್ಲಿ ನಾಲ್ಕನೆಯ 
ಮೂರು 'ಭಾಗ; ಹನ್ನೆರಡಾಣೆ : ($)- ಯಕ್ಕ್ಯಾಲುವಾಸಿ ಇ ೧, 
ಬಹುಪಾಲು : ಅವರ ಖಾಯಿಲೆ ಮುಕ್ಕಾಲುವಾಸಿ ಗುಣವಾಗಿದೆ (60). 


೨. = ಮುಕ್ಕಾಲುಪಾಲು ೨: ಅದರು ಮುಕ್ಕಾಲುವಾಸಿ ಇಂದು 
ನಮ್ಮ ಮನೆಗೆ ಬರಬಹುದು (6ೂ9)- 


[ಇ ಮೂಲ 4 ಕಾಲ್ಕು (೬ ಕಾಲ್ಮ್‌)] 
ಮುಕ್ಕಾಲುಮಣೆ (ನಾ). ಮೂರುಕಾಲುಗಳುಳ್ಳ ಪೀಠ: 
ಇದು" ಸಾಹಿತ್ಯವೆಂಬ ಮಂಖ್ಯಾಲುಮಣೆಯ ಮೂರು ಕಾಲು (ಕಾನರಾ- ಇ೬)- 
[ ಮುಕ್ಕಾಲ್ಯು (ಆ ಮುಕ್ಕಾಲ್‌) -- ಮಣ್ಣೆ 7 


ಮಃ 


ಮುಕ್ಕಾಲ್ವಾಡು (ನಾ). ಮೂರುಪಾದಗಳುಳ್ಳ ಹಾಡು ; ಮೂರು 


ಸಾಲಿನ ಗೀತೆ; ತ್ರಿಪದಿ : ಮುರ್ಕುಮುಕ್ಕಾದೀ, ಮುಂಕ್ಕಾಲ್ವಾಡುಗಳ್‌ 


ಮುಕ್ಕಿ 


ನಿರೈ ಚೌಕಂಗೊಂಡು ಬಣ್ಣಿಗೆಯೊಳ ತ 
ಪಾಡಿಮೆಂಬುದೊಂ (840. ೩-೦೩೪ ನ); ಸಾಂಗತ್ಯವಾದರೂ ಈ 
ಲ್ವಾಡುಗಳು(ತ್ರಿಪದ) ಚೌಕಂಗೊಂಡಾದುವೆಂಬುದನ್ನೂ ಅವನು ಸೂಚಿಸದೆ 
ಇಲ್ಲ (ಸಾರಿ. ೦೦೫). [ ಮುಕ್ಕಾಲ್‌ ._ 


ಜೋಕೆಯಿಂ 


ಮುಕ್ಕಾ 


ಮುಕ್ಕಿ (ನಾ). ಮೂರ್ಜಳಾದ ಹೆಣ್ಣು; ತಿ ಲ್ಲ: ಇದ್ದರಲ್ಲಿ 
ಸಹಸ್ರಸಂಖ್ಯೆಯ ಮಡ್ದುಕುಟಿಲದ ಮಾಯಕಾತಿಯರಿದ್ದೆಸೆಯ ಕಿವಿ 


ಗೊಯ್ಕಿಯರು ಮೂಳಿಯರು ಮುಕ್ಕಿಯರು (ಕೊರಗ: ೫-2-೩9). 


[ಮುಕ್ಕ 4. ಣ್ಯ] 
ಮುಕ್ಕಿಸು (ಕ್ರಿ). ೧: ಪಬಕ್ಕವಂತೆ ಮಾಡು ; ಗಪಗಪನೆ ತಿನ್ನುವಂತೆ 
ಮಾಡು.- ತಿ ಹಕ್ಕಿಗಳು . . . ಕಾಳುಕಡ್ಡ ಹಕ್ಕಿ ಮರಿಗಳಿಗೆ 
ಮುಕ್ಕಿಸಿ ತಮ್ಮ ಆಹಾರಕ್ಕಾಗಿ ಹೊಲ ಗದ್ದೆಗಳಿಗೆ ಹಾರಿಹೋಗಿದ್ದವು 


(ಶರ. 00), ೨. (ಆಲಂ) ನುಂಗುವಂತೆ ಮಾಡು; ನಾಶಗೊಳಿನು: 
ಅರಿಭೊಭೈವ್‌ಬಳರಾಳದಂಡನೊಹೊಹೋ ಕೊಂದಿಕ್ಕಿಪಂ ಮುತ್ಕಿಪಂ 
(ಎಕ. ೪211- ಸಾಗರ, ೦೦೯-೩೦: 1042). [ಮುಕ್ಕು 2. -- ಇಸ್ಟು] 

ಮುಕ್ಕಿಲ ` ಮುಕ್ಕುಜ್ಶು ' ನೋ. 

ಮುಕ್ಕು, (ಕ್ರ ಶಿ). ೧. (ಕಾಳು, ಹಿಟ್ಟು ಮುಂತಾದುವನ್ನು 
ತುಂಬಿಕೊಂಡು) ಅವಸರವಸರವಾಗಿ ತಿನ್ನು; ಗಪಗಪನೆ ತಿನ್ನು: 
ಕಬಳಿಸು: “ಮುಕ್ಕು - ಖಾದೆನವಿಶೇಷೇ” (ಕಟ); ಪಟ್‌ ಘನವಾಗೆ 
ಕೊಕ್ಕರಿಸಿ ಗುಗ್ಗುರಿಯಂ ಕೊಳೆ ಮುಕ್ಕಿ ಮಿಕ್ಕುದಂ ಕೆಲದವರ್ಗಿತ್ತು (ದಳು 
5-303)- ೨. (ಆಲಂ) ನುಂಗಿ ನೊಣೆ ; ನಾಶಮಾಡು: 
ಯಮಸು: ಸುರೇಂದ್ರಸುತನುಂ ಪೊಸೆದೀಗಳೆ ಮ: 
(ಶರಾ. 
ಸಾಲನೇ ಶಂಜರ್ಸಿ ನಮ್ಮಂ ಗಂಡಾಲ್ರೆನಮೇವುದಾರ್ರಯಿಸುವಂ ಶ್ರೀಪಾದಮ್ಸೂ 
ಕೃಷ್ಣನಾ (8ಗಂ- 6-೯೫) ; ಉಕ್ಕಿಜ್‌ವ ಕೋಪಾಗ್ನಿ ದಳ್ಳಿಸಿ ದಿಃ 
ಆಯೆ ಖಕ್ಷ್ಮಣನೆಕ್ಕತಿಳದಲಿ ಬಂದನಾ ಲಯಕಾಲಃ 
ಮೋದುವ ಮದನಹರನವೊಲ (ತೊರರಾ, 3.. 

[ದೇ.॥ ತಮಿ. ಮುಕ್ಕು, 


ಬಾಯಿತ. 


ಬಾಯಿತುಂಬ 


ನುಂ। 


ತನುಂ 


ದಲ್ಲಿ ಜ 


ದರಿ ಜಗವ ಮುಕಿ 
ತ 


4-00). 
ಮೊಕ್ಕು; ತುಳು, ಮ: 


ಮುಕ್ಕು " ಮುಲುಕ್ಕು' ನೋ. 

ಮುಕ್ಕು ' 

ಮುಕ್ಕು ` 

ಮುಕ್ಕು (ನಾ). (ಉಕ), ೧. ಒಂದು ಸಾರಿ ಮುಕ್ಕುಳಿಸುವಷ್ಟು 
ದ್ರವ : ಗುಟುಕು: ಮತ್ತೊಂದು ಮುಕ್ಕು ನೀರೇ ಹೆಚ್ಚಿಗೆ ಕುಡದು 


ಅಲ್ಲಿಯೇ ಕುಳಿತೆ (ಮಂಕು, ೦೦); ಇಲ್ಲಿ ಮುಕ್ಕು ನೀರಿಗೂ ಗತಿಯಿಲ್ಲ 
(ಸ್ಮೃಕಿಕ. ೪೬೪); ಮನೆಯಲ್ಲಿ ಒಂದು ಮುಕ್ಕು ಕೂಡ ನೀರು ಇರುವದಿಲ್ಲ 
(ಕಾ: ೨0) ೨. ಮುಷ್ಟಿಯಲ್ಲಿ ಬಿಡಿಸುವಷು ಶಿ ಪ್ರಮಾಣ ; ಬೀಸುವ 
ಕಲ್ಲಿನ ಕುಳಿಯಲ್ಲಿ ಹಿಡಿಸುವಷ್ಟು ಪ್ರಮಾಣ ; ಒಂದು ಓಡಿ: ಬೆಕ್ಕು 
ಮನೆಯೊಳು ಲೇಸು ಮುಕ್ಕು ಕಲ್ಲಿಗೆ ಲೇಸು (ನೇಣ. 0೩೬೨); ಮುಕ್ಕು 
(ಒಂದು ಹಿಡಿ ಧಾನ್ಯ, ಬೀಸುವ ಕಲ್ಲಿನಲ್ಲಿ ಒಮ್ಮೆ ಹಿಡಿಯುವಷ್ಟು ಧಾನ್ಯ) 
ಮನ್ಯಾಗ ಮುಕ್ಕು ಜ್ವಾಳಿಲ್ಲ (4೯. ಎಲ) ; ಆದ ಮುಕ್ಕಿಗೆ ಶರಣು 
ಗೋದಿಕಲ್ಲಿಗೆ ಶರಣು (163. 0೩೭). [ಆ ಮುಕ್ಕು ?] 
ಮುಕ್ಕುಗಳಿ (ಕ್ರಿ). ಒಡೆ. ;ಭಿನ್ನಗೊಳಿಸು ; ಭಂಗಮಾಡು : ಕಾಗಿ ವಜ್ರವು 
ಮುಕ್ಕುಗಳೆದಡೆ ಸಾಗರವ ಹೊಗಲೇಕೆ ಗಿರಿಗಳು (ಕುನ್ಮಾರೋ, ಘಾ. 
[ಮುಕ್ಕ್ಯು ( ಮುಆಕು) ಎ ಕಳ್ಳ] 
ಮುಕ್ಕುಗೆಲಸ (ನಾ). ಅಪೂರ್ಣವಾದ ಕಾರ್ಯ; ಪೂರ್ತಿಯಾಗದ 
ಕೆಲಸ : ಈಗಿನ ಕಾಲದಲ್ಲಿ ಕಂಟ್ರಾಕ್ಟರ್‌ಗಳು ಬಹುಪಾಲು ಮಾಡುವುದೇ 
ಮುಕ್ಕುಗೆಲಸ (ಕೊ). [ದಂಕ್ನ್ಯು ( ಇ ಮುಜ್‌ಕು) + ಕೆಲಸ] 


೬-೨೭). 


ನಿಕ್ಕಿ ತೋರ! 
2. ಆನೆದಿಂಬಂಗಾಡಾವರಿದೆಂಬವೋಲ್‌ ಪೊಸೆದು ಮುಕ್ಕಲ್‌ 


೭೨೦೪ 


10 


151 


25 


ಮುಕ್ತು ಮೋಗು 


ಮುಕ್ಕುಚಿಕ್ಕೆ (ನಾ). ಒಂದು ಬಗೆಯ ಧಾನ್ಯ,- ಕಾಳು (?) : ಬಿತ್ತಿದರೆ 
ಬಿತ್ತುವದು. ಮುಕ್ಕುಚಿಕ್ಕೆಯ ಕಾಳು ಮುತ್ತು ರತ್ಗನವ ಬಿತ್ತಿ, ಮಾಡದಿರು 
ಹೊಲ ಜಾಳು (ಗಾ. ೦-೨); ವ ರು 


ಯವ! 


ಚಿಕ್ಕೆಯ ಉಳನ್ನೇನೊ 'ಶ್ರ್ರೀ” 


[77 


'ಕ' 
ಬಿತ್ತಿದ್ದಾರೆ (ಗೊತ್ತುಗು, 0೩೦). 


ಮುಕ್ಕುಟುಕ ಒಂದು ಬಗೆಯ ಪಕ್ಷಿ: ಮುಕ್ಕುಟುಕ ಮರಕುಟುಗ 
ಡಿ 'ಪಅಕೊಳೊಬ್ಬದುದು (ಸಾಳ್ಮರಾ, ೩-೭೩)- [3] 
ಮುಕ್ಕುಡಿ (ನಾ) ೧. ತೊಂದರೆ; ವಿಪತ್ತು; “ಮುಕ್ಕುಡಿ 


ಬೆನಲವಗಡಕೆ ನಂದುಂ” (೫೦೩. ೪). ೨. ಹಾಳು ; ನಾಶ; ಧ್ವಂಸ: 


ಖಳ ಪದಾತಿಯ ಮುಕ್ಕುಡಿಯ ಮಾಡಿದನು ರಣಮದದುಬ್ಬಿನಲಿ ರಾಮ 


(Sado ೬-9೩-೩೭) - [?) 
ಮುಕ್ಕುಡಿತೆ (ನಾ )- ಮೂರು ಜೊಗಸೆ: ಶ್ರೇಯಾಸು ನವ 
ವಿಧಪ್ರಣ್ಯಸಪ್ತಗಾಣಯುಕ್ತನುಗಿ ಇಕ್ಷುರೆಸಮಂ ಮುಕ್ಕುಡಿತೆಯ್ಯ. 


ಕೊಂಡಕ್ಷೆಯ ವಾನಮೆಂಬುದುಂ (ೃಶ್ಯಾಸ್ಟ್ರ- 00-30 ಐ); ಈ ಮಂತ್ರಮನೋ 


ಖಸುವಯದಲ್ಲಿ ಮುಕ್ಕುಡಿತೆಯುವುಂ ಕೊಂಬುದು 'ಜಲಮಂ 

ಬುಜ(ಚಿಸೆ ಪರರ ವಿದೈಯಂ ಛೇದಿಸುಗುಂ 
(ಆನಂದ: ೦೪-೦೬). [ಇಮೂಜು 4 ಕುಡಿತೆ] 

ಮುಕ್ಕುದಿ (ನಾ). ಮೂರು ಕುದಿ; ಮೂರು ಸಾರಿ ಶುದಿಯುವಿಕೆ : 
ಅಳಗೆಯೋಗೆಣ್ಣೆಯಂ ಬಿಟ್ಟುಮೊಗ್ಗ ರಿಸಿಯದ ಮುಕ್ಕುದಿಯ ಬರಿಸಿಕ್ಲೊಡು 
ಇಳುಬ್ಬ (ಸೊರ. ೩-೩3). [ಇ ಮೂರು + ಕುದ್ಯಿ] 

ಮುಕ್ಕುಪ್ಪೆ (ನಾ) ೦. ಮೂರು”ಗುಡ್ಡೆ ; ಮೂರುರಾಶಿ,-ಒಟ್ಟಿಲು ; 


ಹ್ರಸ್ಪದ್ಧಿ ತ್ವೇಂಗಳ್ಳಿ_.ಮುಕ್ಕುಪ್ಪೆ ವಖಪುರಿ, ಮುಮ್ಮಾಲು 
(ನರ: ೦೭೮ ಕ್ರೂರಿ; ಮುಕ್ಕೊಡೆ, ಮುಕ್ಕೋಡಿ, ಮುತ್ತಲಕ್ಕಿ 
ಮುಕ್ಕುಪ್ಪೆ (ಕಣ್ಮಾು, 000 ಕ್ರಯೋ)- ೨. ಜಮಾನಿನ ಉತ್ಪತ್ತಿಯನ್ನು 


ಮೂರುಭಾಗ ಮಾಡಿ ಒಂದು ಭಾಗವನ್ನು ಜಮಾ 

ಎರೆಡುಭಾಗಗಳನ್ನು ರೈತನೂ 

ವ್ಯಧಸಾಯಕ್ರಮ: ಗಕ್ಕನೆ ಹಮ್ಮ 

ಹಾಗಿರಲೇನಹುದು ವಕ್ಕಲಗನ ` ದೆಸೆಯಿಂ ಕೊಂಡರ್ಥಕೆ ಮುಕ್ಕುಪ್ಪೆಯ 

ಫಲಮೆನಲಹುದು (4% 1, 93-30); , ಮೆಂಕ್ಕುಪ್ಪೆ : ಸಾಗುವಳಿ. 

ಪ್ಲೆಪಾಲು (ಕಲದ್ರು- ೬೬): [ನ ಮೂಲು + ಕುಪ್ಪೈ] 

ಮುಕ್ಕುರಿ ` ಮುಕ್ಕುಜ್ಕು” ನೋ. 

ಮುಕ್ಕುರಿಕ್ಕು ` ಮುಕ್ಕುಲ್‌ಕ್ಕು' ನೋ. 

ಮುಕ್ಕುರಿಕ್ಕು * ಮುಕ್ಕುಜೌಕ್ಕು' ನೋ. 

ಮುಕ್ಕುರಿಸು " ಮುಕ್ಕುಟ್‌ಸ್ಸು" ನೋ. 

ಮುಕ್ಕುರು ` ಮುಕ್ಕುಟ್ಳು' ನೋ. 

ಮುಕ್ಕುರುಕಂ .* ಮುಕ್ಕುಅಿಕ್ಕ್ಯು' ನೋ." 

ಮುಕ್ಕುವೋಗು, (ಕ್ರಿ). ೧. (ಆಯುಧ ಮೊದಲಾದುವು) ಸ್ವಲ್ಪ 
ಮುರಿದು ಹೋಗು ; ಮುಕ್ಕಾಗು ; ಬಾಳು ಕಲ್ಲ ಮೇಲೀಡಾಡಿದೊಡದ. 
ಮುಕ್ಕುವೋದುದಂ ಕಂಡು ಕಡುಮುಳಿದು (ಕಂತು. ೬೮-೦೪); ವಿಶಾಖ 
ನಂದಿಯಂ ಕಂಡು ಮುನ್ನಂ ತನ್ನಿಅಿಯೆ ಮುಂದು ಕಿಯಾವಖಕ್ಕುವೋದ 
ಬಾಳನೀಡಾಡಿ (ರ್ಭನೂ. 3-೩ 5); ಪೆಸರಿಂಗೊಯ್ಯನೆ ಮುಕ್ಕುವೋದಡೆ 
ಬಬ್‌ಕ್ಕಾ ಲಿಂಗಮಂ ಮುಟ್ಟಿ ಪೂಜಿಸಲಾಗ (ಮಕ. ೯-. ೨. 
ಊನವಾಗು ; ಕುಗ್ಗು ; ನಾಶವಾಗು : ಓರೆವೋಗದ ಚಲಮುಮ 
ಮುಕ್ಕುವೋಗದಳುರ್ಕುಮಂ ನೋಟಕರಪಖ್ಪನಮಪ್ಪವರಿಂ ಫೊಗಟಸುವೆನ್ನಿದ್ದ 
ತಜಾಸಂದು (ತಿಕ. ೪-೬೬ ಐ); ಭಿಕ್ಷಾನ್ನೆಮನಿಕ್ಕುವಲ್ಲಿ ಸತಿಯಂ ಬೇಡೆಂದು 
ಕಣೆತ್ತವಂದಿನ ಸೊರ್ಕಕ್ಕಟ ಮುಕ್ಸುವೋಗಿ ಕಡೆಯೊಳ್‌ ಭೈಶ್ಷಕ್ಕೆಪಕ್ಕಾದಿರೇ 
(ಸಕುರ: 9-೨೩), [ಮುಕ್ಕು (ನ ಮುಚು) 4 ಪೋಗ್ಳ್ಯು (ಆನೋ) 


ನುದಾರನೂ 
ತೆಗೆದುಕೊಳ್ಳುವ ಒಂದು 
ತಡೆದು ಗರ್ವವ ಮೈಯಿಕ್ಕಿದ 


ಮುಕ್ಕು] 


ಮುಕ್ಕುಳ್‌ 
ಮುಕ್ಕುಳೆ, ಮುಕ್ಕುಳು (ನಾ: ೧. ಬಾಯಿಯ ಒಳಭಾಗ 
ಮತ್ತು ಬಾಯಿ ತುಂಬ ತುಂಬಿಕೊಂಡ ನೀರು ಇತ್ಯಾದಿ 


ದ್ರವಪದಾರ್ಥ : ಜಲಧಿಹೊಳಿರ್ದೆಮರ್ದಿನ ಮುಕ್ಕುಳನುಗುಲುತ್ತಿಳೆಗೆ 
'ವಂದುದೆನಿಸಿ ಖಲೀನಸ್ಸೃಲನಭವಬಹುಳಲಾಲಾಜಲಮುಗುತಿರೆ ತುರಗರತ್ನ 
ಮೆಸೆದತ್ತಾಗಳೀ (9ರಂಪೂ- 939): ತಶ್ಲಿಂಧುಬಂಧದೆ ನೀರೆಲ್ಲಮನೊಂದೆ. 
ಮುಕ್ಕುಳೊಳಿ ತಂದಾ ಮ್ನಾಯಂ ತೂಳ್ಳಿದಂ (6ಗು- ೧೦-೫);3ೆಜಿದಿಂ ನೀಳ್ಳಿ 
ಗವಾಕ್ಷಮು ತೆಳ್‌ಿವ ನೀರಂ ಮುಂಕ್ಕೂಕೊಳ್‌ ಶೀವಿಕೊಂಡೆಿವ . , - 
ಸೆಆಂಗಿಂ ಬೀಸುತಿರ್ಪೋಪರಲ್ಕಅಲಂಪಂಗನೆಯರ್ಗೆ ರಾಗಮನದೇಂ 
ಮಾಡಿತ್ತೊ ರತ್ಯಂತದೊಳ್‌ (ಮತ. ೬-೩೨). ೨. ಬಾಯಲ್ಲಿ ನೀರನ್ನು 
ತುಂಬಿಕೊಂಡು ಶುಚಿಮಾಡುವಿಕೆ; ಮುಕ್ಕುಳಿಸುವಿಕೆ ; ಗಂಡೂಷ : 
“ಗಂಡೊಪಃ, ಮುಖಪೂರಣಂ...ಈ ೨ ಮುಂಕ್ಕುಳಾ (ಹಂಡು. ೦೩೦-000); 
“ಮುಕ್ಕುಳೆನೆ ಗಂಡೂಪವು” (ಉಮ. ೩೦)- ಮುಕ್ಕುಳು ಕ 
ಇ ತುಳುಕುವೊಡೆಯ್ದಮೊರ್ಕುಡಿತೆಗಂ ತೆಗೆದೀಂಟುವೊಡಾಗದೋದು 
ಮುಕ್ಕುಳಿಗೆನೆ ಸಾಲ್ದುದಿಲ್ಲ (8ರು. ೭-೦೭); ಮೊಗೆಯಿಂದ ಹೊಮ್ಮಿ 
ಬಂದ ಕಂಪಿಗೆ ಮೂಗೊಡ್ಡಿದ ಗುತ್ತಿಗೆ ಬ್ರಹ್ಮಾನಂದವಾಗಿ ಒಂದು 
ಮುಕ್ಕುಳು ಅದರಿಂದಲೇ ಕುಡಿದೇ. ಬಿಡ್ಚಿನು (ಕುಲವು. ೩೦): 
೨. “ಮುಕ್ಕುಳಿನಲು ಗಂಡೂಷದಭಿಧಾನ” 1೪0ರ, ೯0)- 
೩. ತುಳುಕಿಸುವಿಕೆ ; ಹೊರಹೊಮ್ಮಿಸುವಿಕೆ ; ವೇೇಲುಸುರೆ ಬಿಕ್ಕುಳಿನ 
ಬಿರುದಿನ. ತಾಳಿಗೆಯ ನೀರುಗಳ ಮುಕ್ಕುಳಿನಾಲಿಗಳ [ಪಕ ನಿರ್ದವದ 
ನೀರೊಗುವಾಲಿಗಳ] ನರನಾಥ ತೆಗೆದಪ್ಪಿದನು ಫಲುಗುಣನ (ಕುವ್ಮಾಕ. ೦5.0). 
[ದೇ.1 ತುಳು. ಮುಕ್ಕುಲಿ, ಮುಕ್ಕುಳಿ] 


ಮಂಕ್ಕೂಳಿಸ್ಮು. ಮುಕ್ಕಳಿಸು (೪): ೧- ನೀರು. ಮೊದಲಾದ 
ದ್ರವವನ್ನು ಬುಯಲ್ಲಿ' ತುಂಬಿಕೊಳ್ಳು.-  ಇಟ್ಟುಕೊಳ್ಳು: 


ಮುಕ್ಕುಳಿಸಿದಮರ್ದನುಗುಟ್ಬ ಪಳಕ್ಕು ಮಿಳಿ: ಪಂಶಮುಖದಿನೆನೆ ಕಳರುತಿ 
ಕೈಮಿಕ್ಕು ಕೆವಿವೊಕ್ಕು ಬಗೆಯಂ ಜಕ್ಕುಲಿಸೆ ಲಶಾಂಗಿ ವಂಶಮಂ ಬಾಜಿಸಿದಳ್‌ 
(ಬಳ್ಲಿತು- 00-000) ; ಎಳಿಗೆಲರ್ಫೊಯ್ಗಾನಿಂದೊಸರ್ವ ಪಣ್ಣಳ ಸದ್ರಸಬಿಂದು 
ವೃಂದಮಂ ಫಳಿಲನೆ ಪೋಗಿ ಮುಕ್ಕುಳಸಿ-ತಂದು - ಎ. ತನ್ನ ಪೆಣ್ಣಿಳಿಗೆಅಕ 
ಯುತ್ತುಮಿರ್ದುದೆನಸುಂ ನಲವಿಂ ಸುರತೋತ್ಸುಕಂ ಶುಕಂ (ಕುಸುಮಾ- 
8-6೬) ; ಕೇದಗೆದೊಜಕಿಯ ನಿರ್ಮಳಸಲಿಲಮಂ ಮುಕ್ಕುಳಿಸಿ ಕಣ್ಣಂದನೊಲ. 
ವಿಂದ ಬಿಲುಸರಳುಗಳು ಎಡದ ಕೈಯಲಿ ಬಲದ ಕೈಯಲಿ ಮಾಂಸವಹ 
ಪೇರೆಲೆಯ ಜೊನ್ನೆಯನಾ ಶಿವೈಕ್ಯಂ ಡದು ನಡೆತಂದು. (ಅಕ್ರ. ೦6-೩೦)- 
ವಿ. ಬಾಯಲ್ಲಿ ನೀರನ್ನು ತುಂಬಿಕೊಂಡು ಗುಳುಗುಳಿಸು: “ಷಖಕ್ಕುಳಿಸು- 
ಗಂಡೊಪೆ" (ನರಾ: ಕ) ; ಬಳೆಯಲ್ಕಣ್ಮೆದುದಿಲ್ಲ ವಿಂಧ್ಯಗಿರಿಯುಂ 
ತನ್ನಾಜ್ಞೇ ಯಿಂದೊರ್ಮೆ ಮುಕ್ಕುಳಿಸಲ್ಕಂಬುಧಿ ಸಾಲ್ವುದಿಲ್ಲ(ಕಂಠರಾ. ೪-50): 
ಕುರುಕುಳಸರೋಧಾಜಹಂಸಂ . . . ಶರಚರಣಪದನಪ್ರೆ ಕ್ಷಾಳನಂಗೆಯ್ದು 
ಮುಕ್ಕುಳಿಸಿಯಂಗಂಟ್ಟಾಚೆಮನೆಕ್ರಿಯೆಗಳೆಂ ನಿರ್ವತಿಗ್‌ಸಿ (ಗರಾಯು. ೬-೦೩ ವ 
ಮಂತ್ರಿಸಿದ ಸಲಿಲವ ಮುಕ್ಕುಳಿಸಿಯುಗುಳ್ತಸಮಸಾಹಸಿ ಕೊಂಡ ವರ ಕರ್ಪೂ 
ರದ ವೀಳೆಯವ (ಗುಣಕ. ೦೦-4೦). ೩. "ಪಕ್ಷಿಗಳು" ಬಾಯಲ್ಲ ತುಂಬಿ 
ಕೊಂಡಿರುವುದನ್ನು ಮರಿಗಳಿಗೆ ಶಿನ್ನಿಸು,-ಗುಟುಕುಕೊಡು : ದೀಹವ 
ಚಕೋರಿಗಳೆಟ್ಕಿ ಕಂ ಮುಕ್ಕುಳಿಪ ವಖಂಡಾಡುವ ಕರ್ದುಂಕುವೊಜೆವ ಚಿಲ್ಪಕೆ 
ಮೈಸಾಚ 
ಕೆಲಕ್ಕೆ 

ದವಳ್ಳೂಡಿ ೪.  ಹೊರಹೊಮ್ಮು 3 
ಹೂರಸೂಸಂ : 'ಮುಖ್ಯಿಳಿಸಿದಂತಿರ್ದಿರವುಂ  ಬಟಲ್ಲಂತೆ 
ಜೋಲ್ಡಂದಮುಂ ಮನನ್ನಮಭ್ರ್ಯಾಸಮಿಲ್ಲದುದರ್ಕೆಂತು ದೊರೆಕೊಳ್ಳುಂ 
(ವಂತೂ: ೭೩೪); ಅಕ್ಕುಳಿಸಿದೆ ಹೊಟ್ಟೆ ಕೆಕ್ಕರಿಸಿದ ಕಣ್ಣು ಮುಕ್ಕುಳಸಿದ 


'ಯಂ (ಶಂಡ್ರಫ: 5); ತನ್ನ ನಚ್ಚಿನ ನಲಳಂ ಗಲ್‌ಸನ್ನೆಯಿಂ 
ಕರೆದಳ್ಳಜ್‌ಂ ಮುಬ್ಕುಳಿಸಿ ಟಂಚುಗೂಡಿ ಗಾಣಯಿಂದೆಆ? 
{ste seu ಮೆ: 
ಸೊಕ್ಕು 


೨೦೫ ರುಕ್ಕುಳಿಸ್ಕು 
ರಕ್ತ ಪೆಣನು ಸಿಕ್ಕನೆ ಸೀಳುತ್ತ ಬೊಬ್ಬಿಡುತಲಿ ಅಡಿಯಿಕ್ಕಿದರಾರು ನೀವೆನುತ 
(ತನ್ನಾ ೬-೬೩); ಸ್ನೇಹಕಾಂತಿ ಮುಕ್ಕುಳಿಸುತ್ತಿದ್ದ ಅವಳ. ಮುಖದಲ್ಲಿ 


ಕಣ್ಣುಗಳು ಪ್ರಮುಖವಾಗಿ ಎಡ್ಡುಕಾಣುತ್ತಿದ್ದುವು (ಜನರು. 0೪೨): 
೫. ಹೊರಹೊಮ್ಮಿಸು; ಹೊರಕ್ಕೆ ಚಿಮ್ಮಿಸು: ಮುಕ್ಕಳಿಸಿ 
ಯಾಂಗುಬ್ಯ ಮಧುವಿಂ ಮಿಕ್ಕೆಸೆವಾಮೋದಮಿದಜ ತಣ್ಣಂಪಿನೊಳೊಳ 


ಪೊಕ್ಕುವೆನೆ ಮಧುವ ಕಂಪಂ ಮಂಕ್ಕುಳಿಸಿದ ವಕುಳಮಾರುಮಂ ಸೋಲಿಸದೇ. 
(60%. 02-030): ಶಶಿಕಳೆಯ ಮುಂಜಗಳಂ ಮುಕ್ಕುಳಿಸಿದೆಳಗಾರ 
ಕಿಲುಮುಗಿಲ  ಜವಳಿಗಳಿವೆನಿಸಿ ವಿಮಳಶೀತಳಮೃಣಾಳೆಶಕಳವಂಂ 
ಸೇಜಿಗೆಯ್ದ ಶತಶತ್ರಪತ್ರಪುಟಿಕೆಗಳುಂ (56-೩-೬೩ 3); . ಅಗ್ನಿದೇವ 
ನಿರ್ಮಲಪ್ರೆಭೆಯನ್ನು ಮುಕ್ಕುಳಿಸುವ ಸ್ಪಟಿಕದೀಪದಂತೆ ನಗುನಗುತ್ತ 
ಹೇಳಿದ (486ರ. 9). ೬. ಸುರಿಸು; ಸ್ರವಿನು : ಮದಮಂ 
ಮುಕ್ಕುಳಿಸಿರ್ದಿಛಂಗಳಿನುರಗ್ರಾಶ್ಚಂಗಳಂ ತಕ್ಕಿನಗ್ನದ ಬಾಡಂಗಳನಾಯ್ದೂ 
ಕೊಟ್ಟು. -ತಣಿದೆಂ ಮದಮಂ ಮುಕ್ಕುಳಿಸಿದು 
ವೆ್ಫತ್ತುನಾಲ್ಕುಲಕ್ಕೆ ಗಜಂಗಳ್‌ (ಉಂಿಪು- ೦೦-೦೨೩) ; ಫದಿನೆಣ್ಭಾಸಿರ 
ಲೋಹವಕ್ಕರೆಯ 'ಚಾತ್ಯಶ್ವಂಗಳಿರ್ಭಾಸಿರು  ಮದದುಂ ಮುಕ್ಕುಳಿ 
"ಸರ್ವ ' ದಂತಿಘಟೆಗಳ (ಕಾವ್ಕಾಪ- ೬). ೭ ಹೊರದೂಡು ; 
ನಿವಾರಿಸು ; ಬಿಡು; ಕಳೆ: ನನೆಗಣೆಯಂ ಕೆಲಬಲದ ಪಸಾಯ್ತರೆ 
ಮೊಗಮಂ ನೋಡಿ, ಮುಳಿಸಂ ಮುಕ್ಕುಳಿಸಿ ನಸುನಗೆವೆರಸು ಇಂತೆಂದಂ. 
(1೭೫. ೧೮೮). ಲೆ. ತಿರಸ್ಕರಿಸು; ಹೀಯಾಳಿಸು; ಹೀಗಳೆ: ರಸದಾಡಿಮದೆ 
ಬಿತ್ತುಮಂ ಪೊಸಮಸತ್ತುಮಂ ಮುಕ್ಕುಳಿಸಿದೇತಪ್ಪೆ .ವಿಬುಧವನಜವನಕಳ 


(ಕಂಶರಾ. ೨-೫೩) 


ಹಂಸನ ವಂತಪಂಕ್ರಿಗಳವಸ್ಸಿತಕಿರಣನ  ಕಾಂತಿಗಳನಿಳಿಸುವಂತಾದುವು 
(ಹಣ ೨೨೩೯ ಬ); ಹೊಳೆಯೊಳೆದುದಾಭರಣ ರತ್ನಾವಳಿಯ ರುಚಿ 
ಮಣಿರುಚಿಗಳನು ಮುಕ್ಕುಳಿಸಿತಂಗಚ್ಛವಿ  ತದೂಗಪ್ರಭೆಯನಡೆಯಾಯ್ದು 


ಫಳಥಳಿಸಿದುದು ವದನ (ಸರಕ- ೨-೫೪); ಹೊಳೆವ ಮಣಿದೀಪಾಂಶುಗಳ 
ಮುಖಕ್ಕುಳಿಸಿದವು ಕಡೆಗಂಗಳಿಂದೂಪಳದ ಭಿತ್ತಿಯ ಬೆಳಗನಣಿದುದು ಬಹಳ 
ತನುತಾಂತಿ (ಕನ್ಯಾಂ 6-0೫). ೯. (ಕಣ್ಣೊಳಗೆ) ಒಳೆಗೊಳ್ಳು ; 
ತುಂಬಿಕೊಳ್ಳು : ಲಲಿತಮಧುರಾಪಾಂಗದಲ್ಲಿ ಮುಕ್ಕುಳಿಸಿ ತಣಿಯವು 
ಕಂಗಳು (ಕಣಾಂ 08-39); ಉಕ್ಕಿದುದು ಮನವಳ್‌ದು ಕಂಗಳು 
ಮುಕ್ಕುಳಿಸಿದುವು ಮೂರ್ತಿಯನು (ಶ್ರ. ೨೨-೪೦), ೧೦. ತುಂಬು; 
ಆವರಿಸು ; ವ್ಯಾಪಿಸು : ಹೊಕ್ಕವಾನೆಗಳೆರಡುಸೇನೆಯೊಳೊಕ್ಕಲಿಕ್ಕಿದ 
ವೆಸುವ ಜೋದರ ತೆಕ್ಕೆಗೋಲಿನ ಮಾಲೆ ಮುಕ್ಕುಳಿಸಿದವು ದಿಗುತಟವ 
(ಕಾರ್ಯಾ ೪-೭3). ೧೧: ಹಿರಿದಾಗು ; ಅತಿಶಯವಾಗು ; ಸಲುಗೆ 
ಮುಕ್ಕುಳಿಸೆ ಮುಚ್ಚಿದ ಮುನಿಸುವೆರಸು ಳದಡಿದ ಗಂಗೆಯಂತೆ ಬಂಹೆಸೆದಾಧಿ' 
ಪತಿಯ, ಸಭೆಯಂ ಹೊಳ್ಳನು (ಕ್ಷಣ. ೬೪. ೦೨. (ಆಲಂ) 
ಉಊದಿಕೊಂಡಿರು : ಅಕ್ಕಜದ ರುಜಿಯೇನು ಮಾನಸವೋ ಶರೀರಜಮೋ 


ಮುಕ್ಕುಳಿಸಿಕೊಂಡಿರದಿರು (ಕುವ್ಕಾಸ-. ೦೨-೦೦). ಮುಕ್ಕಳಿಸು : 
೨. ಲಿಂಗಾಗ್ರದೊಳ್ನಿಂದು ಕಾಲ್ಕೊಳಿಡು ಮುಂಕೃಳಿಸುವರೆ. 
ಮೂಢರೆರೆಯನೆ ಎನುತ್ತಂ ಬೈದು (ನುಶಾಶಿ.. 06); ಉಪ್ಪಿನ 


ನೀರಿನಿಂದ. ಭಾಯಿಯನ್ನು ಚೆನ್ನಾಗಿ ಮುಕ್ಕಳಿಸಬೇಕು (1064. ೨೫); 
ಉಣ್ಣೋದು ಗಂಜಿ ಮುಕ್ಕಳಿಸೋದತಿ ಪನ್ನೀರು (ಗಾರ) ೪: ಎಳೆದೇರ 
ಗೌರೀಶ ನಿನ್ನೊಳೆಸೆವ ರಯೆಯ ನೆರೆ ಮುಕ್ಕಳಿಪ ನೋಟವೆನ್ನ ಸುತು 
ಕಟ್ಟಿಕುಯಲಿ (4: ೫, ೬೬-೩).. ೧೦. ಮಿಕ್ಕ ಜಗತ್ಸ ದೇಶಮಂ 
ಮುಕ್ಕಳಿಸಿತ್ತು ಮತ್ತೆ ಜಯಭೇರಿಯ ಭೂರಿಗಛೀರನಿಸ್ವನಂ (ತತ್ರತ್ಷ. 
60-3)- [ಮುಕುಲ್‌ 4... ಇನ್ನು] 


ಮುಕ್ಕುಳಿಸ್ಕು (ಕ್ರಿ). ೧. ಗಪಗಪನೆ' ತಿನ್ನು ; ಮುಕ್ಕು : ಒರ್ವಳ್ಳು 
ಕೈನೆರಲ್ಲಳರಿದಳ್ಳಿಯಂ ಜಕ್ಕುಲಿಸಿ ` ಬಗೆಬಗೆಯಲ್ಲಿ ನಗುಪಿ ಪ್ರಸಾದಮೇ 


ಮುಕ್ಕುಳು. 
ಮುಕ್ಕುಳಿಸಿ ಕುಕ್ಷಿಯಂ ಅಕ್ಕುಳಿಸಿ ಕಣ್ಣೇರುಡುದೆಂದು ಮೋಶಲಿದು . - . 
ಮಮತೆಯಿಂ ಮನಮುಟ್ಟಿ (ಕ್ರ ,656, 1-3)- ೨. (ಆಲಂ) ನುಂಗಿ 


ನೊಣೆ; ನಾಶಮಾಡು : ಕಣಿಕಣೆಯ ಹೆಳಚಿದವು ಮಾರ್ಗಣೆ ಕಣೆಯ 
ಕಡಿದವು ಕವಿದ ಕಣೆ ಕಿಚುಗಣೆಯ ಮುಕ್ಕಳಸಿದವು ಹೆಕ್ಕಳಿಸಿದವು ಹಂಡೆಗರ 
(ಉುಪ್ಮಾರೀ. ೪-09). [ಆ ಮುಕ್ಕು, 4, -- ಇಸ್ಕು] 

ಮುಕ್ಕುಳು ` ಮುಕ್ಕುಳ್‌' ನೋ. 

ಮುಕ್ಕುಅಸಿಕು ' ಮುಕ್ಕುಲ್‌ಕ್ಕು" ನೋ- 

ಮುಕ್ಕಲಿಕ್ಕು,, ಮುಕುರಿಕ್ಕು. ಮುಕ್ಕುರಿಕ್ಕ್ಯು. ವಖಕ್ಕುರುಕು. ಮುಕ್ಕು 
ಉಕು (ಕ್ರಿ): ಕವಿ; ಮುಸುಕು; ಆವರಿಸು : ಮುತ್ತು : ಕಡುಮುಳಿದ 
ಪರಸಮಯಿಗಳ* ಘುಡುಘುಡಿಸಿ ಬಂದು ಮುಕ್ಕುಜಿಕ್ಕಿ ತಕ್ಕುಗೆಡಸಿ ಭೋಂ 
ಕನೆ ಕೆಡಹಿ... ಅಭಿಮಾನಂಗೆಡಿಸಿ ಬಿಡಲೊಡಂ(ಕಾತ6- ೦೬೮-೬೪); ನಾಯ್ಗೆಳು 
ವೆರಸಿ ಮುಕ್ಕುಜಕೃಲು . . . ಎಲ್ಲರೊಡಲ ಕಳವಳಿಗೆಯಕ್ಕಿ ದಿವರಿದೊಕ್ಕ 
ಲಿಕ್ಕಿತ್ತು ರಕ್ಕಸವಿಂಗಂ ಕಾಡೊವಏಲು (ತುಕಾ, ೬-೬). ಮುಕುರಿಕ್ಕು: ತುಡ 
ತಳಿದೊಕ್ಕಿಲಿಕ್ಕಿಯೆ ಯೆಡಬಲದಲಿ ಮುಲರಿಕ್ಕಿ ಮಾಜಾಂತವರ ೫೫೫ 


೭೨೦೬ ಮುಕ್ಕುಜ್ಕು 
ಕವಿ; ಆವರಿಸು ; ಮುತ್ತು ; ನಾಡೆಯಂಂ ಬರ್ಗೆಡೆದೆತ್ತಂ ಬೆಟ್ಟು ಗಳ್ಳು 
ಕ್ಕುಟೌಸೆ (ಕಾಂತೀತೃ- ೦೨-೩1); ಉಜುಗಲಿಳೆ ದಳವಕುರಿಸಿ' ಮುಕ್ಕುಟ:ಸಿ, 


ತೊಲುವ ತೆಜದಿ:ದಿಡವಳಿಯದೆ ತಿವಿದು ಕೊಂದನು ಸಮರಾಂಗಣದೊಳಣೆ 16 


(ಎಕ. ೪. ಸಾಗರ- ೦೦3-೦೬ 5 1309). ಮುಕ್ಕುರಿಕ್ಳು, : ನನ್ನಿದಿರು 
ನೋಡಿದಲ್ಲೆಲ್ಲ ಪೂಜ್ಯಪೂರ್ವಜರಾಡ ನಮ್ಮ ಎರೆಯಂಗ, ಬಿಟ್ಟಿದೇವ, ವೀರ 
ಬಲ್ಲಾಳರ ಕ್ರುದ್ಧಪ್ರತಿಮೆಗಳು ಮುಕ್ಕುರಿಕ್ಕಿ, "ಹೊಯ್‌ ಸಳ 1 ಮತ್ತೆ. 
ಹೊಯ್‌ ! ಹೊಡೆ!" ಎಂದು ತಿವಿತಿವಿದು ಆಡುತ್ತಿದೆ (ಎ. 4), 
ಮಬಕ್ಕುರುಕು : ಸರೆಳೊಂದರಲಿ 'ಮಂಕ್ಕುರುಕಿ ಬಿಡಲು ಶತಸಾವಿರಂ 
ಲಕ್ಷಶತಕೋಟಿಯರ್ಬುದವಾಗಲು (ತುರಂಗ, ೦೫-೨೦); ಗೋಡೆಗಳೆ- ಬಿರುಕು, 
ಮನೆಗಳ ಹರುಕು. ಚರಂಡಿಯ ಕೊಳಕು ಇವೆಲ್ಲು ವರಿತಶ್ಕುರುಕಿ ನನ್ನ ದುಃಖ 
ವನ್ನು ಉಕ್ಕಿಸಿದುವು (ಚರು: ೦3). ಮುಕ್ಕುಆೌಕು ; “ಮಂಕ್ಕುಲಕಿದುವೆನೆ 
ಮುತ್ತಿದುದು” (48೩. ಕ), ಮುಜ್‌ಯೆಸುತ ಗಂಧರ್ವಬಲ ಮುಕ್ಕು. 
ಜಾಕಿ ಕೌರವಬಲವ ತತ್ತಜದಟ್‌ದು ತರಹರಲಿಲ್ಲೆನಿಸಿ:/ಹೊಗಿಸಿದರು 
ಪಾಳಯವ (ಕನ್ಯಾಂ. 06-೩೪) ; ಫಡ ನೂಕುನೂಕೆನುತೇಆ೨ ರಥಗಳೆನು 
ಮುಕ್ಕುಟ್‌ಕಿ ಕವಿಶರಲು (೧ಫಾಗ. 00-೭9-9೯); ಸಿಡಿದ ಜಲಕಣಾವಳ 
ಯವರ ಮುಖಪಂಕಜಂಗಳೊಳಗೆ ಮಕ್ಕುಜಃತೆ (ಕುಣ ೩೭-೬೭). 
[ಮಂಕ್ಕುಜ್ಮು - ಇಕ್ಕು) 

'ಮುಕ್ಕೂಜ್‌ಕ್ಕು, ಮುಕ್ಕುರಿಕ್ಕು (ಕ್ರಿ): ೧. (ಭಾರವನ್ನು ಹೊರು 
ವುದರಿಂದ ಅಥವಾ ನೋವು, ಹೆದರಿಕೆ ಇತಾ ದಿಗಳಿಂದ) 
ತಿಣುಕು : ಮುಕ್ಕು : ರಕ್ಕಸರು ತಾವೆಲ್ಲ ಭಯದಲಿ ಮುಳ್ಳಾಲಿಕ್ಕಿ 
ವರಾದಿವರಹನದೆಕ್ಕಲನು ತಾ ಬಂದನಲ್ಲಿಗೆ. (ಸಥಶ- ೭-೩೭) ; ದಿಗ್ಗಜಂಗರ೯ 
ಮುಕ್ಕುಳ್‌ಕೈದುವು ಪೊಟ್‌ಯ ಬಲ್ನುಗ್ಗಿ ನಿಂ ಕುಸಿದ ತಲೆಗಳನೆತ್ತಿ ಕಚ್ಛಪಂ 


ಹಿಗ್ಗಿ ಕಾಲುಡಿದಂ (ಶ್ರೀಣಾತು- ೫-೩). ೨. (ಹಸು. ಎತ್ತು ಮೊದಲಾ|, 


ದುವು) ಅರೆಚು : ಪೆರ್ಜಿದೊಂದು ಸೆಂತಸದಿಂ ಬೈಗಿನೊಳ್‌ 
ಕೆಲೆದುಂ ಮುಕ್ಕುಅಾಕ್ಕಿಯುಂ ನೆಗೆದಾಡಿಯುಂ ಚಿದ ಪೋಪಾಕಳ 


ಮಂದೆಯ ಮಾಲಕ್ಕಿಯಿಂ ನೆರೆದು ಬಂದ ಜಾತ್ರೆಯ ಪಯಣಿಗರ್‌ (ರಾನೂಕ 
63-09); ಕಣ್ಣೊಳೆಸಿನ ಕರಡಿಯ ಮುಕ್ಕುಆಕ್ಕುವ ಕಾಟ್ಕೋಣನೆ'. . . 
ಗೆಜಬಜವೆ ಸಂಚಾರಂ ಬಲ್ಪಿರಿದಾಯ್ತಿ (ಕಾಮಕ್ಕೆ. 6-೪)- ಮುಕ್ಕುರಿಕ್ಕು: 
೩, ಗೂಳಿಗಳು ಕಾಲು ಕೆರೆದು ಕದನಕ್ಕೆಂದು ಆರ್ಭಟಿಸು : ಹುಲಿಯ 
ಹೆದರಿಕೆಯಿಂದ - , , ಬೀಜದ ಹೋರಿಯು ಕಟ್ಟಿಹಾಕಿದುದರಿಂದ-ಸರಿಯಾಗಿ 
ಹೊಟ್ಟಿಗಿಲ್ಲದ ದೆಸೆಯಿಂದ ಜು.ಕ್ಕುರಿಕ್ಕುವುದನ್ನೂ ಮರೆತು ಮೇಲೆ ನೋಡ 
ತ್ತಿದೆ (ತುಂ. ೯೮- 
[ಮುಕ್ಕುಖ್ಯು 4 ಇಕ್ಕು./ತುಳು, ಮುಕ್ಕುರುವಕ್ಕು] 
ಮುಕ್ಕುಆೌಿಸ್ಕು. ಮುಕುರಿಸರಿ, ಮುಕ್ಯಲೌಸು. ಮುಕ್ಳುರಿಸು (ಕ್ರಿ). ೧. 


ಸ 


46 


[| ಶಾ೫ಂ- ಉುಕಿ]ತಂಕಕೆ ಗಗನತಳೆ ಬಿಡದೊಜಲಿತಿವರವರದ್ರಿಗಳ ಕೈದುಗಳ 
ಕದನದಲಿಿ (ತಣ. ೬-೦೬-೪೪): ಮುಕುರಿಸು : ೨. ಮುತ್ತುವಂತೆ 
ಮಾಡು ; ಆವರಿಸುವಂತೆ ಮಾಡು; ಆಕ್ರ ಕ್ರಮಿಸುವಂತೆ ಮಾಡು: 
ಬಭ್ರುವಾಹನ ಮಧುಬಾಣವನ್ನೆಚ್ಚು ' ಅವುಗಳ ಮೇಲೆ ಜೇನ್ಕಳೆಗರೆದ ; 
ಮೇಲೆ ಏಪೀಲಿಕಾಸ್ರ್ರವನ್ನು ಬಟ್ಟು ಕಟ್ಟಿರುಹೆಗಳನ್ನು ಅವುಗಳಿಗೆ ಮುಕುರಿ 
ಸಿದೆ (ಂರುರೆ. ೧೦೬). ಮುಕೃಟ್‌ಸು; ೧. ಭಂಗು ಮುಕ್ಕಟ್‌ಸಿರ್ಪ ಮುತ್ತ 
ಳನೆದೊರ್ವಂ ಕಂಡು ತಾಯ್ನಿನ್ನಯಾ ಭಂಗಂ ಪೋಪುದೆ . . . ಎನುತ್ತ 
ಸಲೆ ಸಬ್ಬಂಗೆಯ್ದನನ ತಂಣದೊಳಿ್‌ (ನರವ, ೬-0೩9): ಮುಕ್ಕುರಿಸು : ೧. 
ಸೊಕ್ಕಿದೆಕ್ಕಲನೊಂದು . . . ಮಂಕ್ಕುರಿಪ ನಾಯ್ಗಳಂ ಕೆಕ್ಕರಿಸಿ ಜರು 
ಗುಟ್ಟೆ ಸಿಕ್ಕದೋಡಿತು ಕಾಡೆ ಕಳರ್ದೋಡಿದಂತೆ (೦೨6. ₹4-064)- 

[ಮುಕ್ಕುಜ್ಮು 4 ಇ ಇಷ್ಯು) 

ಮುಕ್ಕೂಲ್‌ಸ್ಕು (ಕ್ರಿ) ಕಷ್ಟಪಡು ; ಒದ್ದಾಡು ; ಬಳಲು ; ಆಯಾಸ 
ಹೊಂದು :. ಆ ವಸುದೇವ ಮನೆಯನು ಹೊಅವಡುತ ಬರೆ ಮುಂದೆ 
ಮಾರ್ಗಮಹಾ:ಭಕಾರದಲಿ 'ಕಟಿವ ಮಳೆಯಲ್ಲಿ ಕೆಸಅಿನಲಿ ಮುಕ್ಕುಲಾಸಿ 
ಮಖಗುಡಿ ನೂಕದಿರಲದನಜದನಂತನು ಬಂದೆನಾಕ್ಷಣವ: ಳೈನಿದ್ದೆಡೆಗೆ 
(ಂ೫ಗ. 00-9-03). [ಮಾಕ್ಕುದ್ಯು 4 ಎ ಇಸ್ಟು] 

ಮುಕ್ಕುಟ್ಚು, ಮುಕರು, ಮುಕುರು. ಮುಕುಜು. ಮುಕ್ಕಿಟ್‌, ಮುಕ್ಕುರು 
(ಕ್ರೆ). ೧. ಕವಿ; ಮುತ್ತು ; ಆವರಿಸು: “ಮುಕ್ಕುಜು ಎ ಮಂುಸುಅುಹಂ” 
(ಕಮರ: ಶಂ. ತ); ``ಮು್ಕುಯು ಮಂಸುಜಂಹನೊರ್ಳ” (ಕರ್ಕಾಪಿ. ೪೦)- 
ಮುಕರು : ೧. ಜೇನ ನೊಣಗಳು ಅಲ್ಲಲ್ಲಿಗೆ ಮಂಕರಿಕೊಂಡು ಕೂತಿದ್ದವು 
(ಶುಕಿನಿಯಾ, $. ೪-0೬೦); ಮನೆಯೆದುರು ಜನಜಂಗುಳಿ ಮುಕರಿತ್ತು (ಕನ್ನ 
000); ಒಬ್ಬನು ಪತ್ರಿಕೆ ಕೊಂಡರೆ ಸಃಕು, ಹೆತ್ತುಜನ ಅವನ ಸುತ್ತಲೂ 
ಮುಂಕರಿರುತ್ತಾರೆ (ಕ್ರೂಳಾ. ೪). ಮುಕುರ: ೧. ಗುಳಿ ಬೆಳಕುಗಳು, 
ಸಂದುಗೋಂದುಗಳಲ್ಲಿ ಕೂಡ ನುಸುಳಿ ಆವರ ದೇಹವನ್ನು ತಟ್ಟದಂತೆ ಜನ 
'ಮಂಕುರಿತು (ಕಾಗಳ- 0ಬ); ನರಹರಿಯು ಬಂದೊಡನೆ. ಅವನನ್ನು ನೋಡಲು. 
ನೂರಾರು ಜನ ಮುಕುರಿದ್ದರು (ತರುತ 040) ಮುಕುಜು : ೧. 
ಅಕಳಂಕಮುನಿಯೊತ್ತಿನೊಳಿರ್ಪ .ಕುದುರೆಯೆಂ ' ಕಾಣುತಿವ ಕಳ್ಳನೆಂದು. 
ಮುಕುಜಿಸಕೊಳು ತ್ತಾ ತನೆಂ ಬಳೆಸಲಕಕತುವು-. ೪-೦೦-೬೬) . ಮುಕ್ಕಲ್‌ ಇದ್ದಿ 
ಲೆಕ್ಕಎಲ್ಲದ ರಾಜಕಾರ್ಯ ನಿನಗೆ ಬಂದು ಮುಕ್ಕಿಟ್‌ದಿದೆ ಮುಂದೆ ರಾಮೃ 
(೪೫೫: ೩೦-೩೭)- ೨. ಎದುರುಬೀಳು; ಎರೋಧಿಸು; ಪ್ರತಿಭಟಿಸು. 
ಇನಿಯನ ಸುದ್ದಿಗೇಳ್ವೆ ಡೆಗೆ ತಾನೆಯ್ತಂದು ಮನೆವಾಲಕ್ಕಿದೇಬ್ಟ' ಮಾತೆಯೊಳು' 
ಮೊನೆದೋಟ್‌ ಮುನಿದು ಮುಕ್ಕಿಉದು ಕೆಳುಪಿ ಮುನ್ನಿನನುವಾತುಗಳ 
ನಾಲಿಪೆದು(3ಕ2- ೬-0೩೭; ಸಾಂಗಕ್ಕ ೪). ಮುಕ್ಕುರು: ೧. ಸಮಸ್ತ ಉತ್ಪಾತ 
ಗಳು ತನ್ನೆತಲೆಯ ಮೇಲೆ ಮಖಕ್ಕುರಿದರೂ ತಾಳ್ಮೆಯಂದ ಅವುಗಳನ್ನೆಲ್ಲ 
ಹೇಗೋ ಹೊತ್ತುಕೊಂಡು ನಡೆಯುತ್ತಿದ್ದನು (ಯಂತ. ೦೨); ಬದುಕಿಗಾಗಿ 
ಜನ ಯಾವುದೊಂದು ಮತಕ್ಕೂ ಮಂಕ್ಕುರುವರು (ಯುಕ್ಷಶ್ರ. ೦೭೭): 

[ಇ ಮುಸುಜ್ಯ] 

'ಮುಕ್ಕುಲ್ಕು. ಮುಕ್ಕರಿ. ಪುಕ್ಯರೆ. ಮುಕ್ಕುರಿ (ಕ್ರಿ). (ಭಾರವನ್ನು 
ಹೊರಲಾರದೆ ಅಥವಾ ನೋವು ತಡೆಯಲಾರದೆ) ಕಷ್ಟಪಡು ; 
ಒದ್ದಾಡು; ಮೇಲುಬ್ಬಸ ಪಡು: "ಮುಕ್ಕುಲ್‌ಸ್ಕು” ಪರಾ. ಮುಕ್ಕರಿ; 
ರೌಮಯ್ಯಂಗಾರಿ . - . ತನ್ನ ಚೀಲವನ್ನು ಮುಕ್ಕರಿದು ತಲೆಯ ಮೇಲೆ 
ಹೊತ್ತುಕೊಂಡು ಊರ ಕಡೆ ಹೊರಟನು (ಜೀನತತೀ, ೩); ತಂಗಾಳಿಯು 


ಅವನ್ನೆಲ್ಲ ಹೊತ್ತು ತರಲಾರದೆ ಮುಕ್ಕರಿಯುವಂತೆ ಉಸಃ ಎಂದುಕೊಂಡು 
ಧಾನವಾಗಿ ಬೀಸುತ್ತಿದೆ (ನಂತಾ, 17, 0೭೪). ಮುಕ್ಕರೆ ; ಶುಗು'ಶಿಳಿತ, 


ಮುಂಕ್ಕುಜುವಲ್‌ 


ದು 


ನೆಗಡಿಯಿಂದ ದಖಕ್ಕರೆಯುತ್ತಿಡೆ (ಕೂಡ). ಮುಕ್ಕುರಿ 2 ತಳ್ಳಿ ಕಪ್ಪ! 
ಮೇಲೆ ಮುಕ್ಕುರಿಯುತ್ತ ಚೀಲವನ್ನು ಸುಂದರಿಯ ಬಿಡಾರಕ್ಕೆ ಸಾಗಿಸಿದ 
(ನನ್ನೂರು. ೨9): [ಆಮುಲುಕ್ಕು] 

ಮುಕ್ಕುಉುವಲ್‌ (ನಾ). ಒಂದರ ಮೇಲೊಂದು ಬೆಳೆದಿರುವ ಹಲ್ಲು: 
ಕೆಕ್ಕಳಗಣ್‌ ಕೆದಟ್‌ದ ಕೆಂಗೂದೆಲ್‌ ಮೊಕ್ಕನೊಸರ್‌ . - 
ಮುದಮೊಗ ನೀಡುಂದೋಳಿಕ್ಕಲವಂ 
ತಂಡಂ 


ಲೆಯಾದ 


. ಮುಕ್ಕುಕಿವಲ್‌ 

ಪೊದಮೆಯ್ಕೊಳೆಸೆದ ಪಲರಕ್ಕಸಿಯರ 

ನಡೆತಂದುದು ತದ್ಮುರಧರಣಿಯೊಳು. (ಇಯ ೬-3೭): 
[ಮಖಕ್ಕುಲು 4 ಪಲ್‌] 

ಮುಕ್ಕೂಟ (ನಾ)- ೧. ಮೂರರೆ ಳೂಟ,- ಮೇಳ ೫ “ಮೂರರೆ 


ತಂಡ, ಮುಕ್ಕೂಟ, ಶ್ರಿತಯ ” (೫೩೩. ಕ): ೨. (ಪರಸ್ಪರ 
ಸಂಬಂಧವಿರುವ ಅಥವಾ" ಪರಸ್ಪರ ಪೂರಕಗಳಾದ) ಮೂರು 


ನಾಟಕಗಳ ಗುಂಪು: 
ಮೂರು ರುದ್ರೆಡಾರ್ಟಗಳು (ಕುಕ ೨೧3): ಪನಿಕ್ಕೂಟವು 
ಇವನಿಗೆ ಅಷ್ಟಾಗಿ ಹಿತವಾಗಲಿಲ್ಲವೆಂದು ಕಣುಸ್ತದೆ (8೫: ೨೦೩) : ಈ 
ಮುಕ್ಕೂಟದಲ್ಲಿ ಮೊದಲನೆಯ ಭಗ ಇನ್ನೊ ಆಗ ತಾನೆ ನಾಟಕಕೆಲೆಯ 
ಅಭ್ಯಾಸಕ್ಕೆ ತೊಡಗಿರುವವನ ಕೆಲಸ (ಫೀಕ್ಮಣ 60). 
[ಆ ಮೂಜು 4 ಕೂಟ] 
ಮುಕ್ಕೂಡಲ್‌.  ಮುಕೂಡಲ್‌, ಮುಕ್ಕೂಡಲು (ನಾ). ಮೂರಂ 
ಪ್ರದೇಶಗಳು ಕೂಡಿರುವ ಸ್ಥಳ. ಜಾಗ : ಅನ್ತೆ ರ ನೈರಿತ್ಯನಾ 
ದೆಸೆಗೆ ಸೀಮೆ ಮೂಜು ಮೂರ ಪೊಲದ ಮುಕ್ಕೂಡಲೆ. ವರುಣನಾ ದೆಸೆಗೆ 
ಸೀಮೆ (ಏಕ. 1ನ (6)» ಶೆಂಗಳೂ- ೦೬೦-೩6; 628) ; ಕದೆಕೊಳಂ ಖಾರವುರಂ 
ಪಯ್ದಗೆಯ ಮುಕ್ಕೂಡಲ್ರಿಬ್ಯಮೊಗದೆ ಪೋಗಿ (ಕ್ಲೀಂ: ೧೯೩೪, ೩೮; 


ಒರೆಸ್ಟಿಯವೆಂದು ಪ್ರೆಖ್ಮಾತವಾಗಿರುವ ಮುಕ್ಕೂಟದ 


ನೆಯ ಕತ)- ಮುಕೊಡೆಲ್‌ : ಈಶಾನತಃ ವಿಕೂಡಲ್‌ 
ಬಿದಿರೂರ್ಗೆ ಜ್‌ ಮುಕೂಡಲ್‌ (0೪: 211- ಗುಡ್ಡಿ, ೬೦-6೮1 812), 
ಮುಕ್ಕೂಡಲು : ಅಸಗಪೊಬಕಿಯ ಕಿಉುಬೇಡಿಂ ಬಲತಿಯ ಪುಣುಸೆ 


ಕಡೆಕೊಳಂ ಪಯ್ತುಗೆ ಖಾರವ್ರೆರಂ ಮೂಳೂರೆ ಮುಂಕ್ಕೂಡಲ 
ಕೂಡಿತ್ತುಂ (ನಂ. "೧೯೩೪. ೩೮-೨೦: 11ನೆಯ ಕತ)- 
[ಇ ಮೂಲು _ ಕೂಡಲ್‌] 
ಮುಕ್ಕೂಡಲು ' ಮುಕ್ಕೂಡಲ್‌ ' ನೋ- 
ಮುಕ್ಕೂಡಿಸು (ಕ್ರಿ). ಮೂರುಪಟ್ಟು ಮಾಡು : ಕೊಪ್ಪದಲ್ಲಿ ಅಂಣ 
ಉಪಾದ್ಯಗೆ ಆಗ್ನೆಯ ಮಾಡಿ ಹೊರಡಿಸಿದ ಸಂದುಂಧ ಆತನ ಸ್ವಾಸ್ತಿ ಅಡಕೇ 
ಮರ ೧೦೦೦ಕಂ ಕೊಟ್ಟಿ ರೊಕ್ಕ ಗ.೩೦ ವರಹಗೆ ಬಡ್ಡಿ ಗ ೬ 
ವರೆಹಂನೊ ಮನುಕ್ಕುಡಿಸುತ ದೀವಿಗೆ ಸಹೆ ಬಿಟ್ಟುದು (ಓಕ: ೪1 ಕೊಪ್ಪ. 
8೦-೨6; 1698)- [ಎ ಮೂಜು 4೬ ಕೂಡಿಸು] 
ಮುಕ್ಕೂಡು (ನಾ). ಮುಕ್ಕೊಡಲ್‌ ; ಸಡೆಕೊಳೆಂ ಖಾರವುರಂ ತಣ್ಮೆಯದ 
ವಖಕ್ಕೂಡು ಮೂಡ ನೊಗದೆ ಪೋಗಿ ಬೆಳ್ಕೊಆಡಿ ಕಡೆಕೊಳಂ ಪೆರ್ಚೆಡು 
ತಣ್ಣೆಯದ 
13ನೆಯ ಕತ); 


ಪೊಲ ಸೀಮೆ 


ಸಾ 


ಮುಕ್ಯೂಡು ಬಡಗ ಮೊಗದೆ ಪೋಗಿ (ಮಕರಿ ೧೯೩೪, ೩೮-೭: 
ಮುಕ್ಕೂಡು ದಾರಿಯಲಿ ಕೊಲೆಗೊಂಡನವನೆಂದು (ಕರುಣ. 


33 'ಮುಕ್ಕೂಡಲ್‌' ಪರಾ. [ಆ ಮೂಯು 4. ಕೂಡ್ಕು) 
ಮುಕ್ಕೆ (ನಾ). ಮೂರ್ಯಳಾದ ಹೆಣ್ಣು ; ತಿಳಿಗೇಡಿಹೆಣ್ಣು : ಮುಡುಹಿನ 
ಮುಕ್ಕೆ [ಣ೫೧- ಕ್ಕಿ: ಕ] ಸೊಕ್ಕದಿರದೇನಭಿಮಾನದ ಜೋಡೆ ಬಾಲಮಂ 


ಬಡಿದಪೆ (ಅನಂತ: 6-40; ಸೂಕ್ತಿತು- ೨೫ ನೋ); ಮನಮಂ ನೋಯಲಾಡಿ 


ನ್‌ ; ಮನ್ನಿಸೀ ಮುಕ್ಕೆಯನ್‌, ತುಯಿ (8 ೬0ರ. ೭೬೦೦-೪೦), 
[ವಖಕ್ಕ 4 - ಎ] 

ಮುಕ್ಕೇಡು (ನಾ). ಮೂರು ಬಗೆಯ ಕೇಡು. - ಹಾನಿ: 

'ಬರೆಹಳೌಿಆರ ಕೈಗಳ ಕೇಡು 


ತ್ರಿದೋಷ: 
ನಪ್ಪಳಕೆದ ಕೇಡು- ವೇಟ್‌ ಸದೊಡಥಣಿಖೆ 


೭೨೦೭ 


eo 


15 


3s 


4 


46. 


ಈ ಮುತ್ಕೇಡುಗಳನ್ನು ಒತ್ತಟ್ಟಿ?ರಿಸಿ 
[ಆ ಮೂಜಿ. ಕೇಡು] 


'ಶೇಡು ' ಎಂಬ 'ಬೆಳ್ಗಳ ಕೈ 


ಕೊಳ್ಳಿರಿ (ನಾತೋಲ. ೦೪೩). 


ಮುಕ್ಕೊಡೆ ` ಮೂಗೊಡೆ" ನೋ: 
ಮುಕ್ಕೊಡೆಯ (ನಾ). [ಜೈನ] ಚರ್ಕವರ್ತಿಲಾಂಛನವಾದ ಮೂರು 


ಕೊಡೆಗಳನ ಉಳ್ಳವನು ; ಜಿನ; ಆರ್ಹಂತ : 
ವಿವ್ಯಮಂತ್ರಮೇಂ ಕೇವಳೆಮೇ (ರುತ. ೦೦-೮). 
[ಮನಿಕ್ಕೊಡೆ (-- ಮೂಗೊಡೆ) 4 - ಅ] 
ಮುಕ್ಕೋಟಿ (ನಾ)- ಒಂದು ಸಂಖ್ಯೆ; ಮೂರುಕೋಟಿ: . ಭೀಷಣಂ 
ಮುಳಿದೆದ್ದು ನಡೆಯುತಿರಲು ಮುಕ್ಕೋಟಿರಕ್ಕ ಸರ್ಪೊಜಮಟ್ಟರವನ ಕೂಡೆ. 
(ತಮಿ, ೧೬-೩೦) : ವಾರುಣಾಸುರನೆನಿಪ ದೈತ್ಯನ ಮೈರುಚಿಯನನುಕರಿಸಿ 
ತೋರುವ ಘೂರಭೀಕರರಕ್ಕಸರು ಹುಕ್ಕೋಟಿ ಕಾಣಿಸಿತು (ಕೋಗಯ.. 


೨೩-೪೨). 


ಮುಕ್ಕೊಡೆಯನ 


[ಆ ಮೂಜು 4 ಕೋಟಿ] 

ಮುಕ್ಕೋಣ (ನಾ). ೧. ಮೂರುಮೂಲೆ. ೨. ಮೂರುತುದಿಗಳಿಂದ 
ಕೂಡಿದ ಒಂದು ಬಗೆಯು ಆಯುಧ ; ಈ ಸಂಸ್ಕೃತಿಯ ಆಯುಧಗಳಲ್ಲಿ 
ಹೆರೆಯುದ ಆಯುಧಗಳು, ಮೊನಚಾದ ಆಯುಧಗಳು. ಮುಕ್ಕೋಣಗಳು, 


ಸುಧಾರಿತವಿಧಾನಗಳಿಂದ ಮಾಡಲ್ಬಡುತ್ತಿದ್ದೆವೆ (ಕಂಕೂ: 1: 600): ೩. 
[ರೇಖಾಗ] ಮೂರುಕೋನಗಳಿಂದ ಕೂಡಿದುದು ; ತ್ರಿಭುಜ: 


ಶ್ರಿಕೋನ; ಮೂರು ಸರಳರೇಖೆಗಳಿಂದ ಕೂಡಿದ ಕ್ಷೀತ್ರಕ್ಕೆ ತ್ರಿಭುಜಮೆದೊ 
ಹೆಸರು (ಕೂಟ. ೯). [ಆ ಮೂಡು 4 ಕೋಣ್ಯ' 
ಮುಕ್ಕೋಲ್‌ (ನಾ). ಒಟ್ಟಾಗಿ ಸೇರಿಸಿ ಕಟ್ಟಿದ ಮೂರು ದಂಡಗಳು ; 
ಯತಿಗಳು ಹಿಡಿಯುವ ' ದಂಡ ; 'ತ್ರಿದಂಡ : 
ಸೇವಾಸಮಯದೊಳ್‌ ಕೊರಲ್ಲೆ 


ಮುಕ್ಕೋಣವೆಂದೂ 


ಶ್ರೀ ನಾರಾಯಣನೆ 
ಧರಿಸಿದ ಸಂಪಗೆಯ ದಂಡಿಗೆಯಂ ಪೋಲ್ವ 


ಸಿರಿದೋಳ್ಗಳುಂ ಪಟನುಡಿವೆಂಡಿದ ಕುರುಳ ಸಿಕ್ಕುವಿಡಿಸಲ್ಕೊಂಡ 
ಸಿಕ್ಕಟಿಗೆಯಂ ಮೋಲ್ವ ಮುಕ್ಕೋಲುಂ ಎಳಿವಿಸಿಲ ಸೋಂಕಿಸೊಳಿಸೆವ 


ಕೆಂದಾವರೆಗಳಂತೆಳಗುವಿಯುಡೆವಡೆದೆ. ಸಿರಿಯಡಿಯುಮಾಗಿ ಪದ್ಮಾಸನ 

ದೊಳಿರ್ಪಂದಮಂ ತನ್ನ ಮನದೊಳ* ಬಂದಿವಿಡಿದೆಣಿಸಿದೆಂ(4ಕರು. ೦೦೯-೦೯) 
[ಇ ಮೂಜು _ ಕೋಲ್‌] 

ಮುಕ್ತ (ಗು). ೧. ಬಿಡುಗಡೆಯನ್ನು ಹೊಂದಿದ ; ಬಂಧಮುಕ್ತವಾದ. 

ಹ ಬಿಚ್ಚಿದ ; ಬಂಧನವನ್ನು ಕಳಚಿದ : ಚಕ್ಕಮುಕ್ಕಿಯ ೭ಲ್ಲಿನಂತರಂಗ 


ನವನ್ನು 


ದೊಳಗ್ನಿ ಗುಪ್ತವಾಗಿರ್ಪಂತೆ, ಬಾಹ್ಮವಿಸೃತಿಯ ಮಧ್ಯೆ ಮಂಥರೆಯ 
ದಯದಲಿ ಸುಪ್ತವಾಗಿರ್ದ ರತಿ. ಚೆಲುಪೊಲವುಗಳ ಚಿಲುಮೆ ತಾಂ 
ಕಣ್ಣಿರೆಮುದೊಯ್ಕುನೆ: ಮುಕ್ತ ಮುಕ್ತಾಹಾರಥಾರೆಯಲಿ. (ಶ್ರೀರಾಮಾ 
3೩-೩೨೩). 'ಮುಕ್ತಕೇಶ', `ಮುಕ್ತಕೇಶಿ' ಪರಾ. ೩. ಬಿಟ್ಟ; 
ತ್ಯಜಿಸಿದ; ತೊರೆದ : "ಮುಕ್ತಕಂಯೆಕ' ಪರಾ. ೪. ತೆರೆದ: 
“ವಖಕ್ತದ್ವಾರ" ಪರಾ. : ೫, (ಬಾಣ ಮೊದಲಾದುವನ್ನು) 


ಪ್ರಯೋಗಿಸಿದ : ಎಸೆದ; ತೂರಿದ ; 

ಮನದಂ ಕಂಡೆಂತಿರಲಕ್ಕುಮೆಂದು ತಾಗಿದ ನೆಗಲ್ಸ್ಮಳ್ಳಂಡರೆ ಗಂಡೋಡು 
'ಕೊಂದುವು ಗಾಂಡೀವಮಂಶ್ರಬಾಣಗಣಂಗಳ್‌ (ಶಂಕರಾ ೫-69), 
೬. ನಿರ್ಬಂಧವಿಲ್ಲದ ; ತಡೆಯಿಲ್ಲದ : ಸಾಹೇಬರು ಹೋಗುವಾಗ ... 
ನನೆಗೆ ಬೇಕಾದದ್ದನ್ನು ಆರಿಸಿಕೊಳ್ಳುವ ಮುಕ್ತ ಮಕ್ಷೀ ಕೊಟ್ಟಿ: ದ್ವರು 
(ರಕತ. 18, ೩೬). ೭. ನಿಷ್ಯಪಟವಾದ ; ಕುಟೆಲತೆಯಿಲ್ಲದ ; 
ಮುಚ್ಚುಮರೆಯಿಲ್ಲದ : "ಮುಕ್ತಕಂಠ' ಪರಾ. ೮. [ತತ್ತ ಶಾ] 
(ಸಂಸಾರಬಂಧನದಿಂದ) "ಬಿಡುಗಡೆಯನ್ನು ಹೊಂದಿದ ; ಮುಕ್ತಿ 
ಯನ್ನು ಪಡೆದ ; ಮೋಕ್ಷವನ್ನು ಹೊಂದಿದ": 'ಮುಕ್ತಾತ್ಮ' ಪರಾ. 
(ನಾ). ೯. ಬಿಡುಗಡೆಯನ್ನು ಹೊಂದಿದುದು ; ಬಂಧನದಿಂದ 


ಕೊಂಡಪುದುರಿ ಬನ 
ಏನೆಂ 


ಕಳಚಿಕೊ! ಬದ್ದವೆಂಬುದು. ಮುಕ್ತವೆಂ ಎದ್ದಿಗೇ 
ಸರಿಯಾತ್ಮ ನನಂದೈಕರಸವದಕಿಂತೊ ಆ ನುಡಿಯು (ಅಮ್ಮುತ- 
4-0೪0), ನದು ; ತೆಗೆದುದು : ಹದಿಬದೆಯಾದವಳಿಗೆ 
ಸ್ವರ್ಗದ ದಾರಿ: ಮುಕ್ತವಿದೆಯೆಂಬ ಮಾತೂ ಅಷ್ಟೇ ಪ್ರಚಲಿತವಿತ್ತು 


(ಕರ್ನಾಳ- 0೩)... ೧೧. ಬಿಡುಗಡೆಯನ್ನು ಹೊಂದಿದವನು ; 
ಪಾರಾದವನು: ತೀವ್ರಮ್ಯೆ ನಿಂಗಪ್ಪನೂ ಅವನ ಮಕ್ಕಳೂ ವಿಪಶ್ತಿನೀದ 
ಮುಕ್ತರಾದರು (ಮುಂದು. ೪-೬). ೧೨. [ತತ್ತ್ವಶಾ] (ಸಂಸಾರದ 
ಬಂಧನದಿಂದ) ಬಿಡುಗಡೆಯನ್ನು ಹೊಂದಿದವನು ; ಮೋಕ್ಷವನ್ನು 
ಪಡೆದವನು : ಮುುಶ್ಚಾದಳೀತಪಸ್ತಪನತಾಪದಿಂ ಸಮಾಧಿಮರಣದಿಂದೀರಾನ 
ಕಲ್ಪದೊಳ್‌ ಕನಕಪ್ರಭನೆಬೊಂ ದೇವನಾಗಿ ಬಂದಿಲ್ಲಿ ಪುಟ್ಟಿ ಮುಕ್ತನಕ್ಕುಂ 
(9೬:84. 6-01 2); ಮುತ್ತನಪ್ಪನು ಜೀವನುಂ - ನಿರ್ಮುಕ್ತ ನಪ್ಪನು 
ಶಿವನು(೨ಸಥಿ. ೫0-34) ; ಭತ್ತನೆಂದೆಂಸೆಯ್ಯ ಎನ್ನ ಮು:ಕ್ತನೆಂದೆನಿಸಯ್ಯ 
ಎನ್ನ (ಅ£ಂರೇ- ೬೮-೬೦). [ಹಂ.] 
೧- ' ಅರ್ಥದೃಷ್ಟಿಯಿಂದ ಸ್ವೆಯಂಪೂರ್ಣವಾಡ 
[ದ ಬಿಡಿಕವನ ; ಇಡುತುಂಗೆಬ್ಬಂ ಮುುಕ್ತರಂ (ಕಾನ್ಮಾನ- ೯20) ; 
ಮುಕ ಬಳಕ ಮುಂತಾದ ಕವಿತ್ವದ ಯೆುಿಕ್ತಿಯೊಳರುಹನ ಪೊಗಳ್ಸು 
ಮುಕ್ತಿಗುಮಿಗಳಾತ್ಮಕಲೆಯ ಭೇವಾಭೇದಭೆಕ್ತಿ ಬೊಳೊರೆದರು ಮತ್ತೆ 
(693: ೬೪-4೪) ; ನಾಲ್ಕಾರು" ಪಂಕ್ತಿಗಳಲ್ಲಿ ಸುಂದರವಾದ ಭಾವಪ್ರಪಂಚ 
ವೊಂದನ್ನು ಸೃಷ್ಟಿಸಬಲ್ಲ ಕವನರೂಪ "ಮುಕ್ತಕ" (ಉಗ. ೪೪) ; ಹ 
ಕಾಲದ ಸಾಹಿತ್ಯ ಎರಡು ರೂಪಗಳಲ್ಲಿ ನಮಗೆ ದೊರೆಯುತ್ತದೆ. . ಮೊದ 
ಲನೆಯದು ಮುಕ್ತಕ-ಅಂದರೆ ಬಿಡಿಕಾವ್ಮಗಳು ; ಎರಡನೆಯದು ಪ್ರಬಂಧ 
ಗಳು (ಭರವ: 9೩೭), ೨, ಸಮಾಸಪದಗಳಿಲ್ಲದ ಸರಳವಾದ ಗದ, ; 
ಕೆಲವರು ಮುಕ್ತಕ: ವೃತ್ತಗಂಧಿ. ಉತ್ಯಲಿಕಾಪ್ರುಯ. ಚೂರ್ಣಕ ಎಂದು 
ನಾಲ್ಕುಭಾಗ ಮಾಡಿ ಅವುಗಳಲ್ಲಿ ಮುಕ್ತಕೆವು. ಸಮಾಸರಹಿತವಾದದ್ದೆಂದೂ 
ಚೂರ್ಣಕವು ಅಲ್ಬಸಮಾಸಂವೆದೂ ಹೇಳುತ್ತಾರೆ (ಕೈಪಿಡಿ. ೦೭೯೮೦) .[ಸಂ.] 
ಮುಕ್ತಕ್ಕ (ನು)- ಮುತ್ತುಗದ ಮರ ಮತ್ತು ಅದರ, ಹೂವು ; 
ಶುಕ ; ಪಲಾಶ: ರಕ್ತಾ ಶೋಕಲತಾಂತದ ` ಮುಕ್ತಕಮಂಜರಿಯ 
ಸೂಸಕಂ ತಿಲಕದ ಸಮ್ಯಕ್ತಿಲಕಮಮಸರೆ] ತನಗನುರಕ್ತಂ ಮಾದಿದಳೆನೇಕ 
ಕಾಮುಕಜನಮಂ. (ಕಾಂತಿಪು- 5-20); ಸ್ತಿರದಿಂ ಕಾಮೇಶ್ವರಮಂತ್ರ 
ಮನುಚ್ವರಿಸುವುದೊಂದೇ ಲಕ್ಷವನು ತರದಿಂ ಪಂಚಾಶಿರ ಮುಕ್ತೇದೊಳ್ಳರಳಿಂ 
[೫೫. ಭರದಿಂದೈಸಾಸಿರ ಮುತ್ತದ ಪೊಸ ಅರಳಿಂ] ಮಾಳ್ಪುದು 
ಹೋಮವನು (8ನವ. 04-39) ;: ಆ ವನಂ ಘನಾಗಮದಂತೆ ಘನಕದಂಬ 
ಮುಕ್ತಕ; - ತತತಾಪಸಸಮಂಚ್ಛ್ಚಯಮಾಗಿಯೊಂಮಶೋಕ; 
ಸಂಗತಮನಿಸಿರ್ದುದು (೪. ೩.೭ ೫. [ಐ ಇದು "ಕನ್ನಡದ 
"ಮುತ್ತುಗ" ಎಂಬುವರ ಸಂಸ್ಕೃತೀಕರಣರೂಪವಿರಬಹುದು] 
ಮುಕ್ತಕಂಚುಕ (ನಾ). ಪರೆಯನ್ನು ಕಳಚಿದ ಹಾವು: ಪರೆಬಟ್ಟ 
ಹಾವು : “ನಿರ್ಮುಕ್ತಃ. ಮುಕ್ತಕಂಚುಕಃ - ೨ ಹೊರೆ ಬಿಟ್ಟಿ ಹಾವಿನ 
ಹೆಸರು” (ಣಂ. ೬೨). [ಸಂ.] 
ಮುಕ್ತಕಂಠ (ನಂ). ಸಂಕೋಚವಿಲ್ಲದೆ ನೇರವಾಗಿ ಹೇಳುವ ಮಾತು; 


ಬಿಚ್‌ 


ಮುಂ . 


ಬೆಚ್ಚುಮಾತು ; ಆನಂದವರ್ಧನನ ಕಾಲದಲ್ಲಿ ಪ್ರಾಕೃತಕಾವ್ಯಕ್ಕೆ ಇನ್ನೂ 
ಹೆಚ್ಚಾದ ಣೆ * ಅದನ್ನು ' ಅವನು ಮುಕ್ತಕಂಠದಿಂದ 
ಹೇಳಿದ್ದಾನೆ (ರೃಷ್ಯಾಲೋ- ೫1 ಕುನ್ನು) ; ಪಣ್ಮಶಾಲಿಗಳು ಮುಕ್ತಕಂಠ 
ದಿಂದ ಹಾಡಿ ಲೋಕಕ್ಕೆಲ್ಲ ತಮ್ಮ ಸಂತೋಷವನ್ನು ಹುಚುತ್ತಾರೆ! 
(mes: «3)- [ಸಂ.] 


ಮುಕ್ತಕಾಲ (ನಾ). 
ಕಾಲ ; ಮರಣರ್ವ 


)ಪಂಚಿಕಬಂಧನದಿಂದ ಬಿಡುಗಡೆ ಹೊಂದಿದ 
ಹೊಂದಿದ ಸಮಯ; ಅರಿಷ್ಟನೇಮಿದೇವರ್‌ 


20. 


30 


48 


ಮುಕ್ತದ್ವಾರ 


ಪಡೆದ: 


[Xo.] 


ಕಾಲವ (ಎಕ. wm ors; 


ಸು. 00), 
ಮುಕ್ತಕೇಶ (ನಾ). ಬಿಚ್ಚಿದ ತಲೆಗೂದಲು : 
ದಿಗಂಬರವೇಡೆಮನಾಂತು ಮುಕ್ತಕೇಶಮದೆಸೆಯಲ್ಲ ಕಣ್‌ ದರನಿಮಾರಿತ 


ಸಮೆರತಸೌಖ್ಯದೊಳ್‌ ಸತಿ 
ಮಾಗೆ . . . ತನ್ಮನೋರಮಣನ `ಹೃನ್ನಿಧಾನಮನುಪುರ್ಜಿಪೆ ಯೋಗಿನಿ 
ಯಂತಿರೊಪ್ಬದಳ್‌ (ಉನ್ನತ: ೬೬೩) , [ಸಂ.] 

ಮುಕ್ತಕೇಶಿ (ನಾ). ೧. ತಲೆಗೂದಲನ್ನು ಬಿಚ್ಚಿಕೊಂಡಿರುವ ವ್ಯಕ್ತಿ : 
ಎನಿತುಂ ದ್ರೌಪದಿ ಮುಕ್ತಕೀಶಿ ನಮೆಪಳ್‌ ತದ್ದುಃಖಮಂ: ಕಂಡು ಕಂಡೆ 
ನಿತುಂ ಸೈರಿಪೆನಾನುಮೆನ್ನನುಜರುಂ (ಗರಾಯು. ೬-೨೪) ; ಒರ್ವಂ ದ್ವಿಜಂ 
ಮುಕ್ತಕೇಶಿ ಜಟಿ ರಕ್ತಂ... ಕೊಂದಾಟಮಂ ಧೂಮಮಂ ನಿಪುಣರ್‌ 
ಕಂಡರೆ ಪೋಗಲೈ (ಸೋಮೇಕ- ೬9): ೨. ಮರುಳು; ಪಿಶಾಚಿ: 
ಕಪಾಲಪಾತ್ರೆಯನರೆನೆಗಹಿ ಕೊಂಠಿನಲಿ ಕುಡಿದರು ಮುಕ್ತಕೇಶಿಯರು 
(ಉಪಾ: 3-83). ೩. ಒಬ್ಬ ಶಕ್ತಿದೇವತೆಯ ಹೆಸರು: ರತಿ 
ಮುಕ್ತಕೇಶಿ ಶವಪಾಹಿನಿ ಮೋಹಿನಿ ಚಂಡಿ . , . ಮಾಲಿನಿಯೆಂಬ ಶಕ್ತಿ 
ಯರ? (820. ೩-03). [ಸಂ. ಮುಕ್ತಕೇಶಿನ*] 


| ಮುಕ್ತಛಂದ (ನಾ)- [ಛಂದ] ಛಂದಸ್ಸಿನ ಕಟ್ಟುಪಾಡುಗಳಿಂದ: ಮುಕ್ತ 


ವಾದ ಕಾವ್ಯರಚನಾಬಂಧ ; ಛಂದಸ್ಸಿನ ಕಟ್ಟಿಗೆ ಒಳಪಡದ ಪದ್ಮ 
ರಚನೆ : ೫ 'ಸ ರಚ್ಛಂದಛಂದ' ಎಂದು ಮೊದಲು ನಾಮಕರಣಗೊಂಡ 
ಪದ್ಮಸ್ವರೂಪವೇ ಈಗ * ಮುಕ್ತಛಂದಸ್ಸು ” ಎಂಬ ಹೆಸರಿನಲ್ಲಿ 
ಪ್ರಚಾರದಲ್ಲಿದೆ. ಇವು ಫ್ರೆಂಚ್‌ಭಾಷೆಯ ೧೩6 Libre 
ಅಧವಾ ಇಂಗ್ಲಿಷಿನ “Froe Verse’ ಎಂಬ ಶಬ್ದ ಪುಂಜಗಳ ಕನ್ನಡ 
ಅನುವಾದ : ಮುಕ್ತಛಂದ--ಎಂದರೆ. ಕನ್ನಡದ ಸರಳ ರಗಳೆಯನ್ನು 
ಹೋಲುವ ಛಂದ (65- ೬೩೦) ; ವಚನಸುಹಿತ್ಯದಲ್ಲಿ ಈ ಮುಕ್ತಛುದದ 
ಅಂದಚೆಂದಗಳೆಲ್ಲ ಪ್ರಯೋಗವಾಗಿದೆ (ಛೂ. ೨೩೦) ; ಭಾವಗೀತಾತ್ಮಕ 
ವಾದ ಮುಕ್ತಛಂದದ ಮುಕ್ತಕಗಳು ಈ ವಚನಗಳು (ಸಂಕ. mw): 
[ಸಂ. ಮುಕ್ತಛಂದೆಸ"] 

ಮುಕ್ತಛಂದಸ್ಸು (ನಾ). - ಮುಕ್ತಛಂದ ; ಹಿಂದಿಸಾಹಿತ್ಯದಲ್ಲಿ ಮುಕ್ತ 
ಛಂದಸ್ಸಿನಲ್ಲಿ ಕಾವ್ಯರಚನೆ ಮಾಡಿದ ಮೊದಲನೇ ಕವಿ ನಿರಾಲ (೫6ರ. ೪೬): 
ಮುಕ್ತ ಛಂದಸ್ಸು : ಕನ್ನಡ ನಾಡಿನಲ್ಲಿ ಭಕ್ತಿಗೆ ಬಂದ ಹೊಸ. ಉಕ್ಕಿನೊಡನೆ. 
ಈ ಬಂಧಗಳು ಹೀಗೆ ಏರಿ ಬಂದುವು (ಛಲ: ೨೩೦). 

[ಸಂ, ಮುಕ್ತಛೆಂದಸ್‌] 

ಮುಕ್ತಜಾನು (ನಾ). [ನಾಟ್ಯ] ನೃತ್ಯದಲ್ಲಿ ಕುಳಿತುಕೊಳ್ಳುವ ಒಂದು, 
ಭಂಗಿ; ಣ **ಉತ್ಕಟಸ್ಥಾನಕದಲ್ಲಿ' ಒಂದು ಮೊಳಕಾಲ ನ್ನು ಮಾತ್ರ ಶ್ರ 
ನೆಲದ ಮೇಲಿಡುವುದಂ- ಹೆಂಗಸರನ್ನು ಒಲಿಸುವುದು. ಹವನ. 
ಸಜ್ಜನರನ್ನು ಸಂತೈಸುವುದು ಇವುಗಳಲ್ಲಿ ಇದನ್ನು ಎನಿಯೋಗಿಸ ` 
ಬೇಕು” (ಗಾಸ್ಕಕು. ೩೩3 ಗದ್ಮಾಮವಾರ) : ಸ್ವಸ್ಥ, ಮಂದಾಲಸ, ಶ್ರಾಂತ- 
ವಿಷ್ಕಂಭಿತ, ಉತ್ಕಟ, ತ್ರಸ್ತಾಲಸ, ಜಾನುಗತ, ಮುಕ್ತಜಾನು, ವಿಮುಕ್ತ 
ಈ ಒಂಬತ್ತು ಕುಳ್ಳಿರ್ದ ಸಾ ನಕಂಗಳ್‌ (ಉಾಸ್ಮರಂ- ೬-0೨ ೪) ; ಉತ್ಕಟ 
ಮಳವಟ್ಟ ಜಾನುವೊಂದುದುದಿಳೆಕೊಳಗೊಂದಲ್ಲ ಮಂಂಕ್ರಜಾನುವೆನಿಕ್ಕು 
(ao. ೭-೩೮), [ಸಂ.] 

ಮುಕ್ತದ್ವಾರ (ನಾ). ೧. ಎಲ್ಲರಿಗೂ ಪ್ರವೇಶವಿರುವ ಬಾಗಿಲು ; 
ತೆರೆದ ಬಾಗಿಲು ; ಮಾಮಾನ ಮನೆ ಎಲ್ಲರಿಗೂ ಮುಕ್ತದ್ದಾ ರೆ. ಅದರಿಂದ 
ಅವರಲ್ಲಿ ಸದಾ ಜನಸಂದಣಿ (ಸ್ಮ 8. ೩), ೨. (ಆಲಂ) ಪೂರ್ಣ 
ಸ್ವಾತಂತ್ರ್ಯ : ನಿನಗೆ ಮುಕ್ತದ್ದಾರವಿದೆ (ಯುತ. ಇಬ. ೩. ಎಲ್ಲರಿಗೂ 
ಇರುವ ಅವಕಾಶ; ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಲು ಸರ್ವರಿಗೂ 
ಮುಕ್ತ ದ್ವಾರೆವಿಡೆ (ರೊಂ) [ಸಂ.] 


ಮುಕ್ತಮನ 


೭ 
ಮುಕ್ತಮನ (ನಾ). ಪೂರ್ವಗ್ರಹವಿಲ್ಲದ ಮನಸ್ಸು ; ತೆರೆದ ಮನಸ್ಸು : 
ದೇಶಸ್ಥರ ಮುಕ್ತಮನವು ಉದಾರಪೂರ್ಣವಾದದ್ದು (ಸ್ಭೃ 8. ೨೩೦)- 
[ಸಂ. ಮುಕ್ತಮನಸ*] 
ಮುಕ್ತಹಸ್ತ (ನಾ). ೧. ಧಾರಾಳವಾಗಿ ನೀಡುವ ಕೈ ; ಕೊಡುಗೈ : 
ಕೃಷ್ಣಪ್ಪನವರದು ಮುಕ್ತಹಸ್ತ (ಅನಾಖ- ೨). ೨. ನೀಡಿದ ಕೈಯುಳ್ಳೆ 


ಪನು: ಮೋಹಿನಿಯ ಪಾರ್ಶ್ವಗಳಲ್ಲಿ ಮುಕ್ರಹಸ್ತನಾದ ಗರುಡ ಮತ್ತು 


ಚುಮರಧಾರಿಣಿಯರಿರುವರು (ಹೊಡ್ಮುವಾ, ೩೪)... ೩. ಧಾರಾಳವಾಗಿ 
ನೀಡುವವನು ಕೊಡುಗೈಯವನು ; ಉದಾರಿ : : ಶೌರ್ಯಮಿರೆ 
ಕೃಪಣವಿಧಿ ಮುಕ್ತಹಸ್ತೆಂ (ಕ್ರೀರಾನಸಿ, 69೨-008). [ಸಂ.] 


ಮುಕ್ತಾಗುಣ (ನಾ): 


೧. ಮುತ್ತಿನ ಹಾರ : ಮೌಕ್ವಿಕದ ಸರ: 


“ ತಾರಂ ಮುಕ್ತಾಗುಣಕಂ ಪರ್ಯಾಯಂ "  (ಫಸ್ತುಕೋ: ೦೩೯-೦೨೫). 
ವಿ. ಮುತ್ತಿನ ಶ್ರೇಷ್ಠತೆ: ೩. ಮುತ್ತಿನ ಕಾಂತಿ. [ಸಂ.] 
ಮುಕ್ತಾಜಾಳ (ನಾ). ಮುತ್ತುಗಳ್ಲ ಸಮೂಹ : ಜೋಳವನುರು 


ಮಂಕ್ತಾಜಾಳವಾಗಿಸಿ ಜಂಗಮಾಳಿಗಿತ್ತನು ಬಸವೇಶ (ಕ್ಮ ನೀ: ೨-೨೦೦). 
[ಸಂ. ಮುಕ್ತಾಜುಲ] 
ಮುಕ್ತಾತ್ಮ (ನಾ). ಸಂಸಾರಬಂಧನದಿಂದ ಬಿಡುಗಡೆಯನ್ನು ಹೊಂದಿದ 
ಆತ್ಮ ; ಮುಕ್ತಿಯನ್ನು ಪಡೆದ ಆತ್ಮ : ಕರ್ಮದಿಂದ ಸಂಪೂರ್ಣವಾಗಿ 
ಬಿಡುಗಡೆಹೊಂದಿದ ಆತ್ಮನು ಪುನಃ ಕರ್ಮದೊಂದಿಗೆ ಸೇರುವುದಿಲ್ಲ. 
ಇದಕ್ಕೇ ಮುಕ್ತಿಯೆಂದು ಹೆಸರು. ಈ ಮುಕ್ತಾತ್ಮನೇ ದೇವರು (ರದ. 
06೭) - (ಸಂ. ಮುಕ್ತಾತ್ಮನ್‌] 
ಮುಕ್ತಾದಾಮ (ನಾ). ಮುತ್ತಿನ ಹಾರ; ವರೌಕ್ತಿಕದ ಸರ ; ಅನೂನ 
ಮರಕತರತ್ನಭಿತ್ತಿವಿಭ್ರಾಜದೊಳಾಲಂಬಮಾನಮುಕ್ತಾದಾಮಲಂಬೂಪಭೂಪಿತೆ 
ದೊ (ಸಂಕುನೂ. ೪-೦೭ ವ). [ಸಂ. ಮುಕ್ರದಾಮನ್‌] 
ಮುಕ್ತಾಧಾರ (ನಾ). ೧. ಆಧಾರವಿಲ್ಲದಿರುವಿಕೆ; ಆಶ್ರಯವಿಲ್ಲದಿರುವಿಕೆ. 
೨. ಮುತ್ತುಗಳಿಗೆ ಆಶ್ರಯವಾಗಿರುವುದು.- ಆಧಾರವಾಗಿರುವುದು. 
೧.೨: ಅ ಮಹಾರ್ಣವಂ . . . 'ಮುಕ್ತಾಧಾರಮಾಗಿಯುವುನಂತಾ 
ಧಾರಮುಂ . . . ಚತುರ್ಮುಜನಂತೆ ಸರಸ್ವತೀಪತಿಯುಮೆನಿಸಿದುವು 
(8ಗ೦- 0-99 8). (ಸಂ. (ಮುಕ್ತ + ಆಧಾರ; ಮುಕ್ತಾ 4 ಆಧಾರ)] 
ಮುಕ್ತಾಫಲ, ಮುಕ್ತಾಫಳ (ನಾ). ೧. ಮುತ್ತು; ವರೌಕ್ಷಿಕ;ಕರಿಮಕರಂಗಳ 
ಕಯ್ಯೇಜಾನೊರ. ಬಿಬ್ಬಿಆಂಬಿಜೀದೊಡೆದ ಶುಕ್ತಪುಟೋದರಂಗಳೊಳಗಣಿಂದ 
ಮುಚ್ಚಳಿಸಿದ ತಾರಾತರೆಲಮಂಕ್ಟಾ ಫಲಂಗಳುಮನಟ್ನುವಟ್ಟು ನೋಡುತ್ತು 
ಪೋಗೆವೋಗೆ (ಆರಿಫು- ೦೨-೬೯ ೪); 


ನಯ 


ನಂ ನೀಳಸರೋಜಭಾಸಿ ರದನಂ 
ಮುಕ್ತಾಫಲ[ಣಾಣಂ.ಳ]ಸ್ತರ್ಧಿ «. . ಸುರೂಪಾಶ್ಚರ್ಯಮಾ ಕನ್ನೆಯಾ. 


(ಸಂಕುತೂ. ೩-88); ಬೇಲ್‌ ಬೇಜವರವರ್ಗೆ ಪ್ರತ್ಯೇಕಮೊಂದೊಂಡು ಬಳ್ಳ 


ಮುಕ್ತಾಫಲವಂ . - . ಒಂದು ಭಾರ ಪೊನ್ನಂ ಕುಡವುದು (ಸಬಳ 
3-3). ೨. (ಆಲಂ) ಬಯನ್ನುಳು; ಕೆಟ್ಟವಾತು : ಅತ್ತೆಯೂ ಬಹಳ 


ಸಂತಾಪಗೊಂಡಿದ್ದಳು. ಅವಳ ಬಾಯಿಂದ ಒಂದೇ ಸಮನೆ ಮುಕ್ತಾಫಲಗಳು 
ಉಡುರುತ್ತಲೇ ಇದ್ದವು (ಸ್ಮೃಕಿತ, ೨). ಮುಕ್ತಾಫಳ : ೧. ಮೂಕಾಂಬಿಕಾ 
ಭೆಕ್ತಿಜನಿತಮನಿಕ್ರಾಘಳ ಲಖ್ಮಾದೇವೀದುನಸ್ಸರೋಪರರಾಜಹಂಸನಾಮಾದಿ 
ಸಮಸ್ತ ಪ್ರಸಸ್ತಿಸಹಿಶಂ (39%ಇ. ೫೫. 6೦೩-5; 1146); ಕುಂಭಿಕುಂಭಿನೀಧರ 
ಶುಃಭಿತ್ಯ್ಕುಂಭತಟಗಳಿತ ವಿಪುಳವಿಮಳಮುಕ್ತಾಫಳಾವಳೀಪ! 'ಷ್ಕೈತಮಹಿತ 
ಮುಹಾಮಓಪರಾನೀಕನುಂ (ರಾಜಕ. ೫-೧ ವ). [ಸಂ.] 

ಮುಕ್ತಾಫಳ " ಮುಕವ್ರಫಲ ' ನೋ. 

ಮುಕ್ತಾಭರಣ (ನಾ). ೧. ಆಭರಣಗಳನ್ನು ಕೆಳಚಿದವನು: ನಿರಾಭರಣ 
ನಾದವನು : ಏರಹಿಯಂತೆ - ಮುಕ್ತಾಭರಣನುಂ . ೬. ಶಿಶಿರಸಮಯ 


ದಂತಾರೂಢತಪನುದಾಾಗಲೊದಂ (ಶಂತ್ರಥ್ರ ೯-10 ವು: ೨. ಮುತ್ತಿನ 


36 


20, 


೯ ಮುಕ್ತಾವಲಿ 
ಆಭರಣ, - ಒಡವೆ: ಧೃತಮುಕ್ತಾಭರಣಂ 
ಮುಲ್ಲಿಕಾಸ್ತ್ರಿತದಾಮಂ ತೆರೆಮಾಲೆಯಾಗೆ ವಿಮೆಳಕ್ಷೀರಾರ್ಣವಶ್ರೀಯನಾ 
ಶತಪತ್ರಾನನೆ ಶೋಲ್ತು ಬೆಳ್ಟಸದನಂಗೆ೧ಂಡೇಕ  ಮನಂಗೊಂಡಳೋ 
(ಫಿ. ೪೪); ಧನಕನಕ ದೇವಾಬರಾದಿಮೆಃಕ್ತಾಭರಣಕರ್ಪೂರವೀಟಿ 
ಕಾದಿಗಳನತ್ತು . . ಎ ಬೀಳ್ಕೊಡಲು (ಠಾವಃ0, ೩-೩೦). 


[ಸಂ. (ಮುಕ್ತೆ 4 ಆಭರಣ ; ಮುಕ್ತಾ 4 ಅಭರಣ)] 
ಮು ಕ್ರಾಮಾಳಿಕೆ (ನಾ). ಮುತ್ತಿನ ಮಾಲೆ. ಇ ಹಾರ : ತೋರಣಗ್ರಥನ 
ಮಂಕ್ರಾಮಾಳಿಕಾಳಂಬನ ಭ್ಯಸನವ್ಯಗ್ರಕರಂ ಕರಂ ಸೊಗಯಿಸಿತ್ತ 
[ಸಂ. ಮುಕ್ತಾಮಾಲಿಕಾ] 
ಮುಕ್ತಾಮುಕ್ತ (ನಾ). ಕೈಯಲ್ಲಿ ಹಿಡಿದು ಎಸೆದು ಪ್ರಯೋಗಿಸುವ 
ಈಟಿ ಮುಂತಾದ ಆಯುಧ: ಪಾಣಿ 
ವಿಮುಕ್ತಂ ಛುರಿಕಾದಿ ತಾನಮುಕ್ತಂ ಯಂತ್ರೋನ್ಮುಕ್ತಂ ಶರದಿ ಮುಕ್ತಾ 
ಮಂಶ್ತಂ ಯಪ್ಪ್ಯಾದಿರಂ ತದಸನ್ರ್ರಂತರದೊಳ್‌?" (ನಸ್ನುಕೋ- 69-09): 
ಯಂತ್ರಮುಕ್ತ ಮುಕ್ತಾಮುಕ್ತ ಉರುತರದ ಮೂದೆಣದ 
ಸಿಂಗವಜುಗಳಿನೆ ಕಡುಕೆಯಿದು ಹೂಸಿಸಿ ಪಚಾರಿಸುತೆ 
); ಕರೆಮುಕ್ತ ಯಂತ್ರಮಂಕ್ತೆ ಮುಕ್ತಾಮುಕ್ತ ವಿಮುಕ್ತ 
ವೆಂಬ ಪಲವು ತೆರದ ಕೈದುಗಳಿಂ (ಛರ್ಟೀವ್ಮಾ. ೦-೦೬). [ಸಂ.] 
ಮುಕ್ತಾಯ `ಮುಗಿತುಯ' ನೋ. 
ಮುಕ್ತಾಯಗೊಳಿಸು (ಕ್ರಿ) ಮುಗಿಸು ; ಪೂರೈಸು : ಗಾಯಕ ಅಥವಾ 
ಪ್ರಧಾನವಾದಕ ೭ಬೇರಿಯ ₹ಡೆಯಲ್ಲಿ ಮಂಗಳೆ ಹಾಡಿ, ಮಧ್ಯಮಾವತಿ 
ರುಗಾಲಾಪನೆಯಿಂದ ಕಚೇರಿ ಕ್ರಾಯಗೊಳಿಸುವುದು ಹಿಂದಿನಿಂದ ಬಂದ 


ತಲಿ 


ಕಾಂತಾಜನಂ (ಕಂಪ್ರಳ್ಸ- ೬-೩3): 


"'ಶಕ್ತಿ ಮೊದಲಾಗೆ 


ಬ 


ಭು ವ! 


ಕರಮುಕ್ತವಾ 


ಕೈದುಕಾಆರು 


[OUT 


ಸಂಪ್ರದಾಯ (40ಗೀಕಂ- ೦೦೨). 
[ಮುಕ್ತಾಯ (« ಮುಗಿತಾಯ) 4 ಕೊಳ್‌, 4 -- ಇಸ್ಕು] 
ಮುಕ್ತಾಯಗೊಳ್ಳು (ಕ್ರಿ). ಮುಗಿ ; ಕೊನೆಗೊಳ್ಳು ; ಮೂಲನೊಳೆಬ 
ರಾಜವಂಶದ ಸಂತತಿ . . . ಕ್ರಿ.ಶ. ೧೦೫೪ರಲ್ಲಿ ಮುಕ್ತಾಯಸೊಂಡಿತೆಂದು. 
ಹೇಳಬಹುದು (ಸೂಯ. ೩): ನೆಲ್ಲುದೋವನ ಮನೋರಥ ನಿರೀಕ್ಷೆಗಳ 
ಗನುಗುಣವಾಗಿಯೆ ವ್ಯವಹಾರ ಮುಕ್ತಾಯಗೊಂಡಿತ್ತು (ಪ್ರಣಯ: 3೬0). 
[ಮುಕ್ತಾಯ (< ಮುಗಿತಾಯ) _- ಕೊಳ್ಳು (ಆ ಕೊಳ್ಳ್‌)] 
ಮುಕ್ತಾಲಿ. ಮುಕ್ತಾಳಿ (ನಾ): ೧. ದುಂಬಿಗಳಿಂದ ಬಿಡುಗಡೆಯನ್ನು 
ಹೊಂದಿದುದು. ೨. ಮುತ್ತುಗಳಿಂದ ಮಾಡಿದ ಮಾಲೆ.--ಹಾರ. 
೧. ೨; ಆ ಮಂಟಪ... ಸಮಧುರವಿತತಾಬ್ದೋಪಲಸಿತಮಾಗಿಯುಂ. 
ವವಕ್ತಾಲಿ [ಣಾ ೪] ವಿತಾನಮುಂ ಶಿವಪ್ರಭಾವಾಶ್ರಿತಮಾಗಿಯುಮುತನು 
ವಿಳಾಸಾಸ್ತ್ರದಮೆನಿಸಿರ್ಮದು (ಕಾಜಕೇ- 6-6 ನ). ಮುಕ್ತಾಳಿ: ೨. ಜಗ 
ಮುಕ್ತುಳಿಯಂ ತೊಟ್ಟುದೋ ., , . ಎಂಬಂತದೇಂ 
ನೃಪನತಿಸ್ಟೂರ್ತಿಕೀರ್ತಿಪ್ರತಾಡೆಂ (ಪ್ರಶೃಫು- ೩-09); ಆಗಿನ 
ಅವರ ಅಭರಣಗಳಿಂದರೆ ಅಂಗುಟಕೆ ಮಿರವ:೨ದ್ರ್ಯೆ ಹೊನ್ನೆ ಕಾಲುಂಗರ 
. ಮುಕ್ತಾಳಿ, ರತ್ನಪದಕ , . , ಜಿಲುವನ್ನು ಹೆಚ್ಚಿಸಿ ತೋರಿಸು 
ವಂತಹೆವು (ಕರ್ಕ ೦೬): [ಸಂ. (ಮುಕ್ತ ಬ. ಆಲಿ ; ಮುಕ್ತಾ _. ಆಲಿ] 
ಮುಕ್ತಾವಲಿ, ಮು್ತಾವಳಿ (ನಾ): ೧- ಮುತ್ತಿನ ಹಾರ, - ಸರ. 
ಮುಕ್ತಾವಳಿ : ೧. ``ಹಾರಃ: ಮುಕ್ತಾವಳೇ . . . ೨ ಮುತ್ತಿನ ದುಜಿಗಳ 
ಹೆಸರುಗಳು” (ಸರ್ಗ: ೨೦೦); ಕೆದಜುವ ನುಣ್ಟೆಳಗಿಂ ಮುಕ್ತಾವಳಿ 
ಕಣ್ಮೊಳಿಸಿದುದಂಗಜಪತಾಕಿಯಂದದಿನುರದೊಳ್‌ (ಉರಂಫೂ. 6೩). ವ 


[ಜೈನ] ಒಂದು ಬಗೆಯ ವ್ರತ; ತನ್ನ ಭವಸಂಬಂಧಮಂ ಕಳ್ಳು 
ಮುಕನ್ನಿವಳಿಯಂ ನೋಂತು . . ಲಕ್ಷ್ಮಣೆಯೆಂಬೊಳಗೆ [Ce 


889): ಮುಂಕ್ತಾವಳಿಯೆಂಬ ವ್ರತವಂ ಮಾಡಿ ಆಯುರಾಂತ್ಯದೋಳ್‌ 
ಮೋಕ್ಷೆದನ್ನೆ ೈದಿದನಂ (ಕಿರು. ೩೦). [ಸಂ.] 


ಮುಕ್ತಾವಳಿ 


ಮುಕ್ತಾವಳಿ "ಮುಕ್ತುವಲಿ' ನೋ. 

ಮುಕ್ತಾವಳೀತಪ (ನಾ). .ಎ ಮುಕ್ತಾವಲಿ, ೨; ವಾಸವನುಂ ಮಹೀಧರಂಗೆ 
ಎದ್ಯಾಧರ ಎಭೂತಿಯಂ ಕೊಟ್ಟಿರಿಂಜಯಾಖ್ಯಮುನಿಮುಖ, ನಿಕಟದೊಳ* 
ಮುಕ್ತಾವಳೀತಪಮಂ ಕೈಕೊಂಡು ಗೆಲ್ಲಂಗೊಂಡಂ (ಅಂತ್ರ, 4-೩೮5); 
ವಾಸದಂ ಮಹೀಧರಂಗೆ ವಿದ್ವಾಧರಶ್ರೀಯಂ ಕೊಟ್ಟರಿಂಜಯಮುನಿಪತಿಗಳ 
ಪಕ್ಕದೆ ಮುಕ್ತಾವಳೀತಪಮಂ ಕೈಕೊಂಡು ಗೆಲ್ಲಂಗೊಂಡಂ (ತಾನಂತೆ. ೨೦). 

[ಸಂ. ಮುಕ್ತಾಪಲೀತಪ] 

ಮುಕ್ತಾಸಾರ (ನಾ). ಶ್ರೇಷ್ಠವಾದ ಮುತ್ತು : ಸಂರತರೆ ತಾಮ್ರ ಪರ್ಣಿಯ 
ವಾರಿಯೊಳೆಳದಳಿಸಿ ಬಳೆದ ಶುಕ್ತಿಯ ಮುಕ್ತುಸಾರಮನೀವ ಪಯೋನಿಧಿ 
ತೀರದ ನೃಪರಾತ್ಮಯಶದುನೀವಂತಾದ೦ (೫೩4. 00-08)... [ಸಂ] 

ಮುಕ್ತಾಸ್ಪೋಟ (ನಾ). ಮುತ್ತಿನ ಚಿಪ್ಪು; ಶುಕ್ತಿ ; ''ಮುಕ್ತಾಸ್ಫೋಟಂ 
ಶುಕ್ತಿ ಶಂಬೂಕಮಂಭಶ್ಮುಕ್ತಪ್ರಖ್ಯಿಂ'' (ಹ್ರಾಢೋ: 34-೪): [ಸಂ] 

ಮುಕ್ತುಸ್ರಜ (ನಾ). ಮುತ್ತಿನ ಸರ. ಹಾರ ; ನಿಜಪತಿಯಛಿಧಾನಮನೀ 
ದ್ವಿಜನಾಂತಂದು ಮಾಣದೆಂದು ಹಂಸಂಗಾನೀ ರಜನಿ ಪಡೆದಿತ್ತ ಮುಕ್ತಾ 
ಸ್ರಜಮೆನೆ ತತ್ತನುವೊಳೆಡಿದ ಜಳಕಣಮೆಸೆಗೆ;: (ತೇ: ೨-೬೩) - 

೫೦. ಮುಕ್ತಾಸ್ರಜ್‌] 

ಮುಕ್ತಾಹಾರ' (ನಾ). ೧. ಇ ಮುಂಕ್ತಾಸ್ರಜ: ಬಾಹ್ಕವಿಕೃತಿಯ ಮಧ್ಯೆ 
ಮಂಥರೆಯ ಹೃದಯದಲಿ ಸುಪ್ಪವಾಗಿರ್ವ ರತಿ, ಚೆಲುಪೊಲವುಗಳ ಚಿಲುಮೆ 
ತಾಂ ಕಣ್ಣೆರೆದುದೊಯ್ಕನೆಯೆ ಮುಕ್ತ ಮುಕ್ತಾಹಾರಧಾರೆಯಲಿ (ಶ್ರೀರಾಮಾ, 
೨೬-ಟಲ)- ೨. ಆಹಾರವನ್ನು ತ್ಯಜಿಸುವುದು; ಅನಶನ; ನಿರಾಹಾರ. 
೧, ೨; ಬಡದೆ ಮುಕ್ತಾಶಾರದಿಂದೆ ಸಮರೂಪದಿಂ ದೃಢತನೆತ್ಪೂರ್ಥ್ಯ 
ಮುಖಮಾಗಿ ಕರ್ಕಶದೃತ್ತದೊಡಗೂಡಿ ಕುಚಯುಗಂ ಮೆಬ್‌ದುದು 
ಕಠೋರತಪದಿಂದೆಸೆವ ಯೋಗಿಯಂತೆ. (fm. ೩೦-೦೨)- 

[ಸಂ. (ಮುಕ್ತಾ 4 ಹಾರ ; ಮುಕ್ತ .. ಆಹರ) ] 

ಮುಕ್ತಾಳಿ 'ಮುಂಕ್ತಾಲಿ' ನೋ. 

ಮುಕ್ತಿ (ನಾ). ೧. ಬಿಡುಗಡೆ; ವಿಮೊಲಜೆ; ಸ್ವಾತಂತ್ರ್ಯ. ೨. ಬಿಡು 
ಗಡೆಯನ್ನು ಹೊಂದುವಿಕೆ; : ಸ್ವತಂತ್ರವಾಗುವಿಕೆ. ೩. ಬಿಟ್ಟು 


ಬಿಡುವಿಕೆ ; ತ್ಯಜಿಸುವಿಕೆ.. ೪. ಎಸೆಯುವಿಕೆ. ೫. ಬಿಡುಗಡೆ 
ಮಾಡುವುದು ;- ಬಂಧಮುಕ್ತಗೊಳಿಸುವುದು. ೬. ಬಚ್ಚುವಕೆ , 
ಕಳಚುವಿಕೆ. ೭. (ಸಾಲದಂತೆ) ತೀರಿಸುವುದು; ಸಲ್ಲಿಸುವುದು. 


೮. ಆತ್ಮವು ಹುಟ್ಟು ;:ಸಾವುಗಳ ಬಂಧನದಿಂದ ಕಳಚಿಕೊಳ್ಳು 
ವುದು; ಮೋಕ್ಷ; ಕೈವಲ್ಯ ; “ಕೃಪಲ್ಮಂ. ನಿರ್ವಾಣಂ, . , ಮುಕ್ರಿ, 
ಮೋಕ್ಷಃ, ಮಹುನಂದ; ಈ ೧೧ ಮೋಕ್ಷದ ಪೆಸರ್‌” (ಶರಾಯು.೨0-039); 
ಅನಾದಿಬಂಧನಬದ್ಧದ್ರವ್ಯಭಾವಕರ್ಮವಿಗಮದಿನನಂತಜ್ಞಾ, ನಾದಿ ನಿಜರೂಪ 
ಮಂ ಪಡೆವುದು ಮುಕ್ತಿ (6೧್ಳ. ೦೦-೬೩ರ); ಒಲದೊಮ್ಮೆ ` ಶಿವ ಶರಣ 
ರೆಯ್ಯಾ ಒಂದು ಸೊಲ್ಲಿಗೆ. ಮುನ್ತಿಸಿದ್ದಿ (ಇ1ಶ- 060). [ಸಂ.] 
ಮುಕ್ತಿಕಲ್ಲು (ನಾ). ಬಾವಿಯಲ್ಲಿ ಏತ ಹಾಕುವುದಕ್ಕೆ ಆಧಾರವಾದ 
ಉದ್ದನೆಯ ಕಲ್ಲು; p ಈ ಕಲ್ಲನ್ನು ಹಾಕಿಸುವುದರಿಂದ ಬಾವಿಯ 
ಕೆಲಸ ಮುಕ್ತಾಯವಾಗುವುದರಿಂದ ಈ ಹೆಸರು ಬಂದಿದೆ ; ಬಾವಿಗೆ 
ಮುಕ್ತೀಲ್ಲರ, ಹುಕಿಸಬೇಕಾಗಿದೆ (039). [< ಮುಗಿತ್ತ್ಲಲ್ಲು (ಆ. ಕಲ್ಮ್‌)] 
ಮುಕ್ತಿಗಾಮಿ (ನಾ). ಮೋಕ್ಷಮಾರ್ಗದ 'ಅಭಿಮುಖನಾಗಿರುವವನು ; 
ಮುಕ್ತಕ ಕುಳಕ' ಮುಂತಾದ : ಕವಿತ್ವದ ಯುಕ್ತಿಯೊಳರುಪನ ಪೊಗಳ್ಳು 
ಮುಕ್ತಿಗಾಮಿಗಳಾತ್ಮಕಲೆಯ ಭೇದಾಭೇದೆಭಕ್ತಿಯೊಳೊರೆದರು. ಮತ್ತಿ 
(ಕರತ. ೬೨-೭೦). [ಸಂ. ಮುಕ್ತಿಗುಮಿನ್‌] ವ 
ಮುಕ್ತಿಗೇಡಿ (ಸಾ). ಪರಮಪೆದವಿಯೆನ್ನು ಕೆಡಿಸಿಕೊಳ್ಳುವವನು ; 
ಯಂ ಸ್ಮಳಕುಳವನಜ್‌ಯದೆ ಬಜ್‌ದೆ ಭಕ್ಷರೆನಿಸಿಕೊಂಬ ಮುಕ್ತಿಗೇಡಿ 


೩೬೨೧೦ 


26 


ಮುಖ 


ಗಳನೇನೆಂಬೆನಯ್ಯ (೩20ರ. ೭೫-೫೪), [ಮುಕ್ತಿ 4. ಕೇಡ,] 

ಮುಕ್ತಿದ-ಯಕ (ನಾ). 'ಮೋಕ್ಷವನ್ನು ಕೊಡುವವನು: ಪೆರೆವೂತ್ಮ: 
ಮುಕ್ತಿದಾಯಕ ನೀನು ಹೊನ್ನೂರುಪುರಮಸ (ಕಥಂ) 0-೯೬-4). [ಸಂ.] 

ಮುಕ್ತಿಪಥ (ವಾ). ಕೈವಲ್ಕವನ್ನು ಹೊಂದುವ ಮಾರ್ಗ; ಮೋಕ್ಷ 
ಮಾರ್ಗ: ಎನ್ನ ಮೆಂಕ್ತಿವಥಕ್ಕೆ ಈ ರುದ್ರಾಕ್ಷಿ ಸಾಧನವಯ್ಯಾ (ಜರ. 
೯೩೪). [ಸಂ] 

ಮುಕ್ತಿಪದ (ನಾ). ಮೋಕ್ಷಪದವಿ ; ಕೈವಲ್ಯ ; “"ಅಪವರ್ಗರ ನಿಶ್ರೇಯಸಂ. 
* *- ಮುಕ್ತಿಪದಂ ಬ್ರಹ್ಮಂ ಕೈವಲ್ಕಪೆದವಿ ಶಿವಗತಿ ನಿರಾಮಯಂ 
ನಿರ್ಮ್ವಾಣಂ" (ಕತ್ತು ಕೂ. ೨0-೦೪); ಕಾರ್ಯಮಿವೆ ಸತತಮೆಮಗೆ ಸಪರ್ಯ 


ಮಿದೇ ಮುಕ್ತಿಪವಮನೆಯ್ಯುವಿನಂ (ಹಕ: ೦೨೭). [ಸಂ.] 
ಮುಕ್ತಿಲೋಕ (ನಾ). ಮೋಕ್ಷ; ಸ್ವ ಕರ್ಗಲೋಕ : ಅರ್ಚನೆಯವನರ್ಚಿಸಿ 


ದಲ್ಲಿ ಪುಣ್ಯದ ಫಲ ಭಕ್ತಿಯಿಂ ದ್ರವ್ಯವ ಕೊಡುವದು ಮುಕ್ತಿಲೋಕದೊಳಗು 

[ಸಂ.] 

ಮುಕ್ತಿಸ್ಥಾನ (ನಾ) = ಮುಕ್ತಿಪದ: ಕಷ್ಟಂ ದುಃಖಾನಲವರಿಫ್ಣುಷ್ಟಂ 
ಚಃ ಗತಿಚತುಷ್ಟಯಂ ಪ್ರಾಣಿಗೆ ಸಂತುಷ್ಟತೆಯನೆಯ್ದೆ ಪಡೆದುಮಭೀಷ್ಟಸುಖ 
ಪ್ರದಮದೊಂದೆ ಮುಠಕ್ತಿಸ್ಥಾನೆಂ (ಕಂತ್ರಿ. ೯-50): ಆಗಮೋಕ್ತ ಸಮಾಧಾನ 
ವಿಧಾನದಿಂ" ಮುಡಿದ ಮುಸ್ಚಿಸ್ಮಾನಮಂ ಮುಂಚಿ ಸಾಧಿಸಿಕೊಂಡೊಳ್ಳು 
ಕುಮಾರಸೇನಮುನಿಪಂಗಕ್ಕುಂ ಪಜರ್ಗಕ್ಸಿಮೇ (ನಂತ್ರ. ೩). [ಸಂ.). 

ಮುಕ್ತಿಹೇತು (ನಾ). ಮೋಕ್ಷಕ್ಕೆ ಕಾರಣವಾದುದು : ಹೋಡಶಜಿನ 
ಪತಿನುತಚರಣಾಡಂಬರವ;ಘನಿಘಾತಿಯೆನೆ. ತತ್ವ) ತಿಮಾನೀಡಾಗಮನೆಮು 
ಮರ್ಚುಕ್ರೀಡನಮುಂ ಮುಕ್ತಿಹೇತುವಪ್ಪದು. ಎರಿದೇ (ಐಂತಿತು. 0-೪೪). 

[ಜಂ.) 

ಮುಕ್ತೆ (ನಾ)- ೧. ಮುತ್ತು; ಮೌತ್ತಿಕ: '“ಮುಕ್ತಾನುಮಂ ವಸೌಕ್ತಿಕಂ” 
(ಕೋ. ೨೩-೯). ೨. ವೇಶ್ಯೆ; ಸೂಳಿ: ` "ಬಂಧಕ, ಕುಲಟಾ, 
ಮುಕ್ತಾ, ಪುನರ್ಭೂ. ಪುಂಶ್ಚಳೀ, ಖಲಾ--ಜಾರಿಣಿಯರ ಹೆಸರೆ" (6ನ. 
೭ 0). ೩. ಒಂದು ಬಗೆಯ ಸಸ್ಯ. [ಸಂ. .ಮುಕ್ತಾ] 

ಮುಕ್ಸೇಸರ ' ಮೊಖ್ರೇಸರ್‌ ' ನೋ. 

ಮುಕ್ತೋಷ್ಕ (ನಾ)- 0೧. ತೆರೆದ ತುಟಿ. ೨. ಅತಿಯಾಗಿ ಮಾತ 
ನಾಡುವವನು; ಹರುಕುಬುಯಿಯದನು ;. ಅವರೊಳೊರ್ಬಂ 
ಮುಕ್ತೋಷ್ಠನಂಂ ನಿಕೃಷ್ಟನುಮಪ್ಪ ಭಟ್ಟ ನಿಂತೆಂದೆಂ (ಕಂಕಕು.' 0೩-೪)-[ಸಂ.7 

ಮುಕ್ತ್ಯಾತುರ್ಯ (ನಾ). ಮೋಕ್ಷದ ಬಗೆಗಿರುವ ಆಸಕ್ತಿ (?) : 
ಹಸಿವು ತೃಷೆ ವೆಸನಂಗಳಲ್ಲಿ ಅಲಕ್ಷಿತನಾಗಿ ಪಾಶಬದ್ಧ ವಿರಹಿತನಾಗಿ 'ಗಂಣಾವ 
ಗುಣವ ವಿಚಾರಿಸದೆ ತಿಣುತುರ್ದು ಮುಕ್ತಾ ತುರ್ಯ ಸ್ಥಲುಶ್ವಾತುರ್ಯ 
ಮೆಂಬ ವುಂಬ ಠಾವಿನಲ್ಲಿ ಬದ್ದನಾಗದೆ ಸ್ಪುತಿಗೆ ನಲ್ಲದೆ ನಿಂದೆಗೋಡದೆ 
ಉಭೆಯವನ್ನೆನೇದು ಅಆ್‌ಯದೆ (ತಗೋ. 006-022). " ತಿಣಾತುರ್ಯ ' 
ಪರ, [3] 

ಮುಕ್ತಿ, (ನಾ)- ಮುಸಲ್ಮಾನರ ಧಾರ್ಮಿಕಗುರು : ಮಸೀದೆಖುಂದ 
ಮಂಕ್ರಿಗಳು ನಿನಗೆ ಆದೇಶ ಕಳುಹಿದರೂ ನೀನು ಕೇಳಲಿಲ್ಲ '(ಕುಂಗಾಮು,ಂಬಿ, 

[ + ಅರ. ಪಾಠ. ಮುಕಿರ್‌ ] 


Cosewoa: ೦೬-೩೦). 


4* | ಮುಕ್ತಿ (ನಾ). ಕರ್ನಾಟಕದಲ್ಲಿ ಇರುವ ಒಂದು ಕೆಳವರ್ಗದ ಜನಾಂಗದ 


ಹೆಸರು : ಮಂಕ್ರಿಗಳು- ಇವರು ಕಾನಡಾಜಲ್ಲೆಯಲ್ಲಿ ಫಟ್ಟದ. ಕೆಳಗೆ 
ಇರುತ್ತಾರೆ (ಕಣಾಗೆ. ೨೨೩) $ ಮಾದಿಗರ ಆಥವಾ ಮುಕ್ರಿಯರೆ ಒಂದು 
ಮಗು ಮನೆಯೊಳಗೆ ನುಗ್ಗಿ ಬಿಟ್ಟರೆ. ನಮಗೆ ಬ್ರಹ್ಮಾಂಡ ಕೋಪ! 
(ene: ೪6), [1] 


ಟಿ |ಮುಖ (ನಾ). ೧: ಬಾಯಿ ; “ವಕ್ವಂ; ಅಸ್ಕಂ.. ಎ. ಮುಖಂ-ಥ ಬಾಯಿ 


(ಓಂ. ೨೩) : ತ೦ಬುಲದಿಂ ವಿಭ ಪೋಲ್ತ ನೋಲಗಂಗಂಡುವೆಡೆಯೊಳ್‌ 


ಮುಖ 


ರ್ವಿತಮದಂ ಕಟಶೋಧನದಿಂ ಪ್ರಭೇದಮಕ್ಕಡಸಿದ ಬೇರನಾಮದ 
'ಜೆರಸಿರ್ದಮರೇಂದ್ರದಂತಿಯಂ ಲಿಂಗಪಥವ 


(ಕಾಂಠಿಫೃ- ೦0-೯೩) ; 


ತಪ್ಪಿ ನಡೆವರು ಜಂಗಮಮುಖದಿಂಡೆ ನಿಂದೆ ಬಂದರೆ ಕೊಂಡ ಮಾಲಂಗೆ | 


ಹೆೊಹುದು ಶಪ್ಪದು (04ರ. ೦೬) ; ಹಿಂದೆ ನಾರದಮುನಿಯ ಮುಖದಿಂದೆ 
ಕೇಳ್ವೆಂ ಮುಕುಂದನ  ವಿಶಾಲಲೀಲಾಮಾಲೆಯಂ. (ಕೈ ಮಿಥಾ- 90°3)*. ವ 
ಮೊಗ ; ಮೋರೆ; “ವದನಮಾನನಮಾಸ್ಯಂ ಮುಖಂ ತುಂಡಂ ಲಪನಂ 
ವಕ್ತ್ರಂ ಮೊಗಕ್ಕೆ ನಾಮ" (ಪ್ರುಕೋ. ೬-03) ; ಉಪಧಿವೃತೋರ್ವಿಗೆ 
ಮುಖಮೆನಿಸಿದ : ಬೆಳುವಲನಾಟಕ್ಕಿ 'ತಿಲಕೆದಂದದ ನಜುಗುಂದದ ವಿಪ್ರ 
ಕುಲೋತ್ತಮನಭ್ಯುದಿತಯಶಂ ಶ್ರೀಧರಂ (೫44: ೧-೪) ; ಕಣ್ಮಲರೊಳು 
ನಂದಾಶ್ರು ಮೈಯೊಳ್ಳ ಸಮುದ್ಧತ ರೋಮಂ ಮುಖದೊಳ್‌ ವಿಲಾಸ 
ಮೆಸೆಯುತ್ತಿರ್ಪನ್ನಮಿಂತೆಂದರಾನತಮೂರ್ಧರ್‌ ಪಿತೃಮಾತೃಗಳ್‌ (ಗರಿ: 
೩-3) ; ಮುಖಚತುಷ್ಟಯದಾತನಾರೀ ಮುಖಗಳ್ಳೆದಜ ಮಹಿಮನಾರು 
(64೦: ೬-೦೦-೩೨); ಬಿರುನುಡಿಗಳು ತನ್ನ ಮೊಗಕಿರಿದು ಜರೆಜೇಡಿಪರ್ಜುನನ 
ಮುಖಕೆ ದಿಟ್ಟಿಯಿನೊದ್ದು ಪಿಂತಿರುಗಿದಂ: ಬಭ್ರುವಾಹನಂ (ಆತ್ರಾಂಗ. 


69-೨೨09). ೩. ಪಕ್ಷಿಯ ಕೊಕ್ಕು, -ಚಂಚು, ೪. ಪ್ರಾಣಿಯ ಮೂತಿ 


ಮುಸಂಡಿ. ೫. ಮುಂಭಾಗ ; ಮುಂದುಗಡೆ ; ಆ ವೀರನು ಸೇನೆಯ 
ಮುಖದಲ್ಲಿ ನಿಂತಿದ್ದನು (848). "ಮುಖಮಂಟಪ? ಪರಾ. ೬. ತಲೆ 
ಬಾಗಿಲಿನ ಮುಂಭಾಗ : , ಅಂಗಳ : “ಮುಖಂ. ನಿಃಸರಣಂ-ಈ ೨ 
ಹೆಬ್ಬಾಗಿಲ ವಂಂತಂ್‌ (ಹಣಯಾ: ೪8-0೪). ಪಿ. (ಬಾಣ, ಈಟಿ 
ಮುಂತಾದುವುಗಳ) ಚೂಪಾದ ತುದಿ ; ಮೊನೆ. ೮. ಮೊಲೆತೊಟ್ಟು; 
ಚೂಚುಕ. ೯. ಪಾತ್ರೆ ಮೊದಲಾದುವುಗಳ ಬಾಯಿ. ೧೦. ಆಯುಧದ 
ಹರಿತವಾದ ಅಂಜು ;. ಅಲಗು: ೧೧: ಮೇಲುಭಾಗ ; ಅಗ್ರಭಾಗ. 
೧೨. ಹೊರಮೈ ; ಹೊರಭಾಗ ; “ಮೊಖಲೇಪನ' ಪರಾ. ೧೩. 
ರಂಧ್ರ ; ತೂತು. ' ೧೪. ದಿಕ್ಕು ; ದಿಶೆ; ಕಡೆ : ನೀವು ನೇರವೂಗಿ ಆ 
ಮುಖಕ್ಕೆ ಹೋದರೆ ಅವರ ಮನೆ ಸಿಕ್ಕುತ್ತದೆ (ರೂಢಿ): “ಒಮ್ಮುಖ' 
ಪರಾ. ೧೫. ನದಿಯು, ಸಮುದ್ರಕ್ಕೆ ಸೇರುವ ಸ್ಥಳ; ಅಳುವೆ. 
೧೬. ಪ್ರಾರಂಭ ; ಉಪಕ್ರಮ ; “ಮೊದಲು : “ಆದಿ ಮುಖಂ” 
(ಸ್ತುಕೋ- ೨೦೯-೭೨) ; ಶ್ರೀವಾಸ್ಸೀವಿಗೆ ನಿರ್ಮಲಮೂರ್ತಿ 
ಗಿಳಾವಂದೈಗೆ ಶಾಸ್ತ್ರಮುಖದೊಳವನತನಪ್ಪೆಂ (ಕರುದ. 0. ಏಕೆ) ನ ಮುಖ 
ಮೆಂಬುದು ಪ್ರಾರಂಭಾರ್ಥವಳ್ರಾರ್ಥ (ಕು5೦, 30): “ದಿನಮುಖಿ' ಪರಾ: 
೦೭. ಏನನ್ನಾದರೂ ಸಾಧಿಸಲು ಸಹಾಯೆಕಿವಾದುದು ; ಸಾಧನ, : 
“ಉಪಾಯ ಲಪನಾದಿ ವಾಚಕಂ ಮುುಮಕ್ಕುಂಗ (ತಸ್ನುಕೋ. ೦೩೩-೯೨). 
೧೮. 'ಮಗ್ಗು( ಲು ;.ಪಾರ್ಶ್ವ ; ಬದಿ: ಹೊರಗಿನ ಕಂಬಗಳು ಹದಿನಾರು 
ಮುಖಿಗಳನ್ನು - ಹೊಂದಿವೆ. (ಕೂಡ್ಡುಣ: ೨38) ; ಪ್ರತಿಭಾಗಕ್ಕೂ ನಾಲ್ಕು 
ಮುಖಗಳುಂಟು ' (6606. ೦೦). ೧೯. ಮೂಲ ; ಕಾರಣ; ಹೇತು- 
೨೦, ಮಾತಾಡುವಿಕೆ ; ಉಚ್ಚರಿಸುವಕೆ. ೨೧. ಸಂದರ್ಭ; ಸನ್ನಿವೇಶ: 
ಎಲ್ಲರೂ ವೀರರು ಎಲ್ಲರೂ ಧೀರರು ಎಲ್ಲರೂ ಮಹಿಮರು ಎಲ್ಲರೂ 
ಪ್ರಮಥರು ಕಾಳೆಗದ ಮುಖದಲ್ಲಿ ಕಾಣಬಾರದು. ಓಡುವ ಮುಖದಲ್ಲಿ 
ಕಾಣಬಹುದು (೫ರ. ೪%) ; ಸವನಿಪುದಯತ್ನಕೃತ ಗೌರವ 
ಮುಖದೊಳ್‌ ಗುರು ಮುನೀಶ್ವ! ರಾದ ವಿಶಿಷ್ಟೋದೃವ ಎನಯ 
ದೊಳೊಂದಿದೆಸಹ್ಯವೃತ್ತಿಯೊಳ್‌ : ತಾಂ ಬಹುತ್ವಮೇತತ್ವದೊೊಳಂ. (ಕನುರ- 
003). ೨೨. ಮಾರ್ಗ ; ರೀತಿ: ಸ್ಥಾವರ ಜಂಗಮವೆಂಬುಭಯಪಕ್ಷ 
ಒಂದೇ ಆವ, ಮುಖದಲಿ ಬಂದರೂ ತೃಪ್ತಿಯೊಂದೇ (03ರ: 608) ; 
ಎಲ್ಲಿಯಂಮಾವೂಂತುಣದೊಳ್‌ ಬಲ್ಲರ್‌ ಪ್ರಥಮೈಕವಚನಮಂ 
ಲೋಪಿಸುವರ್‌ ನಿಲ್ಲದೆ ಧಿಕಲ್ಪಮಂಖದಿಂ ಸೊಲ್ಲಿಸುವಡ್‌ ಪ್ರಸ್ವದೀರ್ಫ 
ಕಾಕುಗಳೆರಡಂ (ಕುಡ: 938). ೨೩. ಅಭಿಮುಖ ; ಎದುರು : ಮುಕ್ತಿಗೆ 


೬೨೧೧ 


ಮುಖ 


ಮುಖವಾಗಿ ಯುಕ್ತಿಗೆ ಹೊಜಿಗಾಗಿ ಅಜ 
ಕಾಣಬಂದಿತ್ತು ನೋಡಾ, (ಅತ. ೨೦೨-೯೩೬), 
ಉತ್ತಮವಾದುದು. ೨೫. ಮುಖ್ಯ : ಪ್ರಧಾನ.: ಸೊರ್ಕ್ಕು 
ಗಾಮುಣ್ಮರುಂ ಎದೆಯಗಾನುಣ್ಣರುಂ . - . ನೀರಿಲ್ಲಿಯಾ ಸಿನ್ನೆಜಗಾಮಿ 
ಗರುಂ ಮುಖವಾಗೆ ಎರಡುಂನಾಲಕ್ಕೆ ರಾಜಶ್ರಾವಿತಮಾಗೆ 
(85- x15; 0೩-೦೦ ; 1- 660)- *ಮುಖಸ್ಥಾನ' ಪರಾ, ೨೬. 
ಮುಖ್ಯವಾದ ವ್ಯಕ್ತಿ; ಪ್ರ ್ರಥಾನವ್ಯಕ್ತಿ : ನಿಂದಿಸಿ ಧರ್ಮಜ 
ಪ್ರಮ:ಖರಂ ಮುಖರಂ ಮುಖರಂಧ್ರಘೋಷನಿಂತೆಂದಂ (8ಗ2.. ೦೭-೩೬)- 
೨೭. ಪ್ರತ್ಯಕ್ಷ; ಸಮಕ್ಷಮ ; * ಮುಖತಃ ' ಹೋ. ೨೮. ದೃಷ್ಟಿ ; 
ಗಮನ : ಪರೆಮೇಶ್ವರನ ಅಜ್‌ದವಂಗೆ ಜಗದಾಶೆಯ ಮುಖವಿಲ್ಲವೆಂದೆ 
(ಇರೂ ೪0-0} ೨೯. (ಆಲಂ) ನೈತಿಕಬಲ; ಸ್ಮೈರ್ಯ : 
ಗುರುರಾಜರಾಯರು . , . ಯಾವ ಮುಖದಿಂದ ಕೇಳುತ್ತರೆ (ಕುರಳ- 
೨೬೪)- ೩೦. [ಕಾವ್ಯವಿಖ] ನಾಟಕದ ಐದುಬಗೆಯ ಸಂಧಿಗಳಲ್ಲಿ 
ಒಂದು; ಐದು `: "ಅರ್ಥಪ್ರಕೃತಿ`ಗಳೂ . ಐದು “ಅವಸ್ಥೆ 'ಗಳೂ 
ಕ್ರಮವಾಗಿ ಸೇರಿದಾಗ ವಸ್ತುವಿನಲ್ಲಿ ವಿಭಾಗಗಳಾಗುವ ಐದು ಬಗೆಯ 
ಸಂಧಿಗಳಲ್ಲಿ ಮೊದಲನೆಯದು : ಸವಸಂದ ಮುಖಂ 'ಪ್ರತಿಮುಖ 
ಮವಮರ್ಶಂ ಗರ್ಭಮಂತೆ ನಿರ್ವಹಣಮೆನಿಪ್ಪುವವೆಯ್ದೆ ಸಂಧಿಯ್ಕೂಂ 
ಸುಹಿತ (ಕಾನ್ಮಾರ. ಇಟ ; ಮೇಲೆ ಹೇಳಿದ "ಐದು 'ಅರ್ಥಪ್ರಕೃತಿ'ಗಳೂ 
ಐದು , "ಅವಸ್ಥೆ'ಗಳೂ' ಕ್ರಮವಾಗಿ ಸೇರಿದರೆ, ವಸ್ತುವಿನಲ್ಲಿ ೧. ಮುಖ 
೨. ಪುತಿಮುಖ, ೩. ಗರ್ಭ, ೪. ಅವಮರ್ಶ, ೫. ಉಪಸಂಸೃತಿ 
(ನಿರ್ವಹಣ) ಸಂಧಿಗಳೆಂಬ ಐದು ವಿಭಾಗಗಳುಗುತ್ತವೆ. (0a. 3೦6). 
ಮುಖಕಪ್ಪೆಗೆಮಾಡಿಕೊಳ್ಳು' ಎ. ಮುಖದ ಕಳೆಯನ್ನು ಕಳೆದು 
ಕೊಳ್ಳು ; ಮಂಕಾಗು ; ಅವನ ಮನಸ್ಸು ಸ್ವಲ್ಪ ದಿವಸದಿಂದ ವಿರಸವಾಗಿ 
ತನ್ನಲ್ಲಿ ಅಭಿಮಾನವನ್ನು ಬಿಟ್ಟಿದಾನೆಂದು ಇವಳೂ ಹಾಗೆಯೇ ತನ್ನ 
ವಿಚಾರವಾಗಿ ,  - ಪ್ರಬಲನಾದ ಅಸಮಾಧಾನವನ್ನು ತೋರಿಸುತಿದಾಳೆದು. 
ಅವನೂ: ತಿಳಿದುಕೊಂಡು ಮಂಖ ಕಪ್ಪಗೆ ಮಾಡಿಕೊಂಡಿದ್ದರು (6ರೂರ. 
ಮುಖಕಪ್ಪಿಡು ಮುಖವು ಕಳೆಗುಂದು ; ಕಂಗೆಡು : 
ಮರುಕ್ಷಣವೇ ಮುಖ ಶಖ್ಟಟ್ಟಿತು (8839. ೩೩೦) ವೆಸುಖಕಿರಿದಾಗು = 
ಮುಖವು ಮುದುಡಿ' ಹೋಗು ; ಖನ್ನವಾಗು: ಆಳಯರ 
ಕಾಯೆಡೆಗೆ ಆಗ -ಕಳೆಹಲು ನಾನೆ' ` ಬಹೆನು ಬಾಗಿಲೊಳಗಿರಲೆಂಬ 
ಬೆಸನುಯ್ತಾಗಲೆನಲೂಳಿಗರು. ಮುಖ ಕಿರಿದಾಯ್ತು ' ಬಿಜ್ಜಣಗೆ. .(ನಕ್ಕತ್ಯ. 
000-490): ಮತಿಖಕಿವಿಚು. ಎ ಮುಖವನ್ನು ವಕ್ರಗೊಳಿಸು... 
ಸೊಟ್ಟಗೆ ಮಾಡು ; ನಾನು ನಿನಗೆ ಯಾವ ಅಪರಾಧವನ್ನು ಮಾಡದ್ದೇನೆ 
ಹೇಳು. ನನ್ನನ್ನು ಕಂಡೆ ಕೂಡಲೇ ಮುಖ ಕಿವಿಚುತ್ತೀ (ರೊಗಕೋ- 
6ಬ). ಮುಖ ಕೆಂಪಗಾಗು ಮುಖದ ಬಣ್ಣ ಕೆಂಪಾಗು,- 
ರಂಗೇರು : ನಾಚಿಕೆಯಿಂದ ಅವಳ ` ಮುಖ ಕೆಂಪಗಾಯಿತು' (ತೇಕೋಶ- 
003). ಮುಖಕೆಂಪೇರು ಎ ವರುಖ ಕೆಂಪಗಾಗು : ಖಾನ್‌ ಸಾಹೇಬರು. 
ಮರಳಿ ಬಂದು ಕುಳಿತರು. ಆವರ ಮುಖ. ಕೆಂಪೇರಿತ್ತು (ಪ0ಿಸಾ- ೦೬೭): 
ಮುಖಿಕೆಡು ಎ ಮುಖ ಕಪ್ಪಿಡು : ಲಜ್ಜಾಹೀನೆಯಾದ ಮೋತಿಬೀಬಿಯು 
ತಿರಸ್ಕಾರದಿಂದ ಮುಖ ಕೆಡದೆ..." ಎಂದಳು (ಳಣಕು. ೭೬). 
ಮುಖಕೆಳಗೆಹಾಕು ಇ ತಲೆ ತಗ್ಗಿಸಂ ; ಅವಮಾನವನ್ನು ಹೊಂದು ; 
ನಾಳೆ ಪಂಚನಾಮೆಯ ಕಾಲಕ್ಕೆ ನಾನಾ ಸಾಹೇಬರು ನನಗಾಗಿ : ಮುಖ ಕೆಳಗೆ: 
ಹಾಕುವ ಪ್ರಸಂಗ ಬಂದೇ ಬರುವದು, (ಸ್ಮ 85.060). ಮುಖಕೊಟ್ಟು 
ಮಾತನಾಡು - ನೇರವಾಗಿ ಮಾತನಾಡು : ಜಗಳವಾದಂದಿನಿಂದ 
ಅವರಿಬ್ಬರೂ ಸರಿಯಾಗಿ ಮುಖ . ಕೊಟ್ಟು” ಮಾತನಾಡುವುದಿಲ್ಲ (ಕೂತಿ)- 
ಮುಖಕ್ಕೆತಣ್ಣೀರೆಕಚಿದಂತಾಗು ಎ ನಿರುತ್ಸ್ವಾಹವುಂಟಾಗು : ಉತ್ಸಾಹ 


ಂಗೆ ಅಜಾವಾಗಿಪ್ಪೆ ಭೇದ 
೨೪. ಶ್ರೇಷ್ಠವಾದುದು ; 


ಪ್ರಸಂದಂಕೆಯ್ದಾರ್‌ 


೦೩೩)... 


ಭಂಗವಾಗು ; ಜುಗನು ನಪೂಸಾದ ಸುದ್ದಿಯನ್ನು ಕೇಳಿ ಅವರ ಮುಖ! 
ತಣ್ಣೀರೆರಚಿದಂತಾಯಿತು. (ಕ). ಮುಖಕ್ಕೆಮಂಗಳಾರತಿ ಎತ್ತು ಎ 
ಮಾಡಿದ ತಪ್ಪನ್ನು ಎತ್ತಿ ಹೇಳಿ ಅವಮಾನಗೊಳಿಸು ; ಛೀಮಾರಿ 
ಹಾಕು : ಯಾರೂ ಮಾಡದ ಕೆಲಸ ತಾನು ಮಾಡಲು ಹೋಗಿ ಮುಖಕ್ಕೆ 
ಮಂಗಳಾರತಿ ಎತ್ತಿಸಿಕೊಂಡಳೆಂದಲ್ಲ! (ರಾರ ೨೦). ಮುಖಕ್ಕೆ ಮಸಿ ಬಳಿದ 
ಆವಮಾನಗೊಳಿಸು ; ನಾಚಿಕೆಗೀಡುಮಾಡು : ನಿಮ್ಮ ಮುಖಕ್ಕೆ ಮಸಿ 
ಬಳಿಯುವಂಥ ಕೆಲಸ ನಾನು ಮಾಡಿಲ್ಲ (6). ಮುಖ ಗಂಟಕ್ಕು = 
ಮುಖವು ಬಿಗಿದುಕೊಳ್ಳು ದಗಡುಸಾಗು' ಸವಂತ ಕ್ರೂರಿಗಳಿರಬೇಕು 
ಇವರು *'.ಎಂದುಕೊಂಡು ಮುಖ ಗಂಟಿಕ್ಕಿ ಕೋಣೆಗೆ ಹೋದೆನು 
(ಶ್ರತಾಶ- 030): ಮುಖ MLSE ಛಃ ನ ಮುಖಗಂಟಿಕ್ಕು : 
ಇವರಿಬ್ಬರೂ ಈ ವಿಚಾರವಾಗಿ ಒಬ್ಬರೆ ಸಂಗಡ ಒಬ್ಬರು ಯಾವ ಮಾತನ್ನೂ 
ಆಡದೆ ಸುಮ್ಮನೆ ಮೂಖ ಗಂಟಂಪಾಕಿಕೊಂಡೇ ಇರುತ್ತಿದ್ದರು (ದೂರಿ. ೧೬೦); 
ನಾನು ಅವರ ಕೈಗೆ ಕಾರ್ಡನ್ನು ಕೊಟ್ಟ ತಕ್ಷಣ ಅವರ ಕಣ್ಣಿಗೆ ಮೊದಲು 
ಬಿದ್ದದ್ದು ಆ.ಎರಡು ನಂಬರು. ಅವರು ಮುಖ ಗಂಟುಹಾಕಿಕೊಂಡರು 
4ಕಾರೆಮು- ೯೦). ಮಂಖ ಗಡಿಗೆಯಾಗು ಎ ದುಮ್ಮಾನವುಂಟಾಗು : ನಮ್ಮ 
ಮನೆ ಹುಡುಗೆನಿಗೆ ಓದೋ ವಿಚಾರ ಹೈಳಿದರೇ ಮುಖ ಗಡಿಗೆಯಾಗುತ್ತೆ | 
(62). ಮುಖ ಚಿಕ್ಕದಾಗು ಇ ಮುಖ ಕಿರಿದಾಗು ; ಆದನ್ನು ಕೇಳಿ 
ಚಿಕ್ಕಜ್ಜಿಯ, ಮಂಖ ಚಿಕ್ಕದಾಯಿತು (ಕಳುವು. ೦೦೦), ಮುಖ ತಗ್ಗಿಸು - 
ಮುಖ ಕೆಳಗೆ ಹಾಕು ; ಏನೂ ಮಾಡಲು ತೋಚದೆ ವಾಸಂತಿ ಮುಖ 


೭೨೧೨ 


19 


ತಗ್ಗಿಸಿ ನಿಂತುಬಿಟ್ಟಳು (ಹತ. 003). ಮುಖತಪ್ಪಿಸಿಕೊಳ್ಳು. ಎ ಜನರ 
ಕಣ್ಣಿಗೆ ಬೀಳದಂತಿರು ; ತಲೆ ತಪ್ಪಿಸಿಕೊಳ್ಳು ; ಮರೆಯಾಗಿರು : 
'ವಸಂತರಾಯನಿಗೆ ಶಾಫಪ್ಪೆ ಮುಖ ತಪ್ಪಿಸಿಕೊಳ್ಳುತ್ತಿದ್ದು ನನೆಯೇ ಎಂಬ 
ಸಂದೆ!ಹ ಬರತೊಡಗಿತ್ತು (ಗುಡಾಯಿ. ೨4). ಮಂಖ ತಿರುಗಿಸಿಕೊಳ್ಳು ಎ 
ತಿರಸ್ಕರಿಸು ; ನಿರ್ಲಕ್ಷ್ಯಮಾಡು : ನಾನು ಮಾತನಾಡುತ್ತಿರುವಂತೆಯೇ 
ಅವಳು ಮಂಭ ತಿರುಗಿಸಿಕೊಂಡು ಹೊರಟೇ ಹೋದ (6). ಮುಖದ 
ನೀರಿಂಕು ಇ ತೇಜೋವಧೆ ' ಮಾಡಿ ಅಹಂಕಾರವನ್ನು ತಗ್ಗಿಸು ; 
ಇನ್ನೊಂದು ಸಲ ಏನಾದರೂ ನನ್ನ ಕೆಣಕಲಿ, ಮಂಖದ ನೀರಿಳಿಕಿ ಕಳಿಸಿ 
ಬಿಡುತ್ತೇನೆ (*ತಾರೂ- 60). ಮುಖದ ನೀರಿಳಿಸು ಎ ಮುಖದ 
ನೀರಿಳಿಕು : ಎದುರೆದುರಿಗೇ ಇವನು ನಮ್ಮ ಮುಖದ ನೀರಿಳಿಸುತ್ತಿದ್ದುನೆ. 
(ಏತಾ, ೨೬೩). ಮುಖಪರಚಿಕೊಳ್ಳು ಎ ದಿಕ್ಕು ತೋಚದಾಗು : 
ಕಲಸ ಮಾಡಿ ಸಾಕಾಗಿ ಮುಖ ಪರಚಿಕೊಳ್ಳೋ ಹಾಗಾಗಿದೆ. (64). 
ಮುಖಮನಕೆಸಿಕೊಳ್ಳು = ಮುಖ ತಪ್ಪಿ; ಸಿಕೊಳ್ಳು : ಯಾವಾಗಲೂ 
ಹೀಗೆ ಮುಖ ಮನಿಸಕೊಂದು ಕೂದಬೇಡಿ (ಹುಳಿ, ಹ. ಮುಖ ಮುಡಿ ಎ 
೧. ಅವಮಾನಗೊಳಿಸು ; ಮುಖಭಂಗಮಾಡು : ಈ ಮಾನುನಿಯ 
ಕರದು ಮುಖ ಮುರಿದು ಅಯಿರಾವತವ ನೋಂಪಳಾಫಂದದಿ ಕುಂತಿ 
(ಕಾಂಠತ, ೩-೨೦); ರಾಮಚಂದ್ರಯ್ಕನವರು , . . ಬಂದಿರುವಾಗ ಮಡುವಿಗೆ 
ಒಪ್ಪೆಲಿಲ್ಲವೆಂದರೆ ಅವರ ಮುಖ ಮುರಿದುತಾಗುತ್ತದೆ. (803: ೩೦). 
೨. ಹಿಮ್ಮೆಟ್ಟು ; ಹಿಂದಿರುಗು ; ನಿನ್ನ ಸೈನ್ಯಗಳು ಆತನ ಪೆಟ್ಟುಗಳನ್ನು 
ತಡೆಯಲಾರದೆ ಮುಖ ಮುರಿದು ಓಡಿದವು (ಕೈವಾರ, ಹ 
ಮಂಖವರಳು ಎ. ಇ (ಸಂತೋಷದಿಂದ) ಮುಖವು ವಿಕಾಸಗೊಳ್ಳು,- 
ಹಿಗ್ಗು : ಇಂದಿರೆಯ ಮುಖವರಳಿತು. (608: - ೦೪) ಮುಖ 
ಸಿಂಡರಿಸಿಕೊಳ್ಳು ಎ ಮಬಖಗಂಟಿಕ್ಕು : ಆ ಮಾತನ್ನು. ಮೊದಲೇ 
ನಿರೀಕ್ಷಿಸಿದ್ದು. "ಗೆ: ಸುಮ್ಮನೆ ಮು ಸಿಂಡರಿಸಿಕೊಂಡು ನಿಂತಳು 
(ರೇನಶೊ. ೦೬೦): ಮುಖಸುಕ್ಕು ಎ ಮುಖವನ್ನು ತಿರಿಚು,_.ಕಿವುಚ್ತು: 
ಅವರು. ಹೋಗುವುದನ್ನೇ ತುಟಿಗಚ್ಚ, ಮುಖಸುಕ್ಕೆ. ನೋಡುತ್ತಾ 
ನಿಲ್ಲುತ್ತಾನೆ (ತಂದ್ರಸ, 0೫-3). [ಸಂ.] 


ಮುಖಚಿತ್ರ 


ಮುಖಂಡ (ನಾ). ಮುಂದಾಳು ; ನಾಯಕ : ಇಬ್ಬರು ಮುಖಂಡರು 
ಮುಂದಾಳಾಗಿ ನಾವು ಹೋಗುವೆವೆಂದರು ಗ. 30); ಈ ನಾನಾ 
ಸಾಹೇಬನೇ ಕ್ರಿ. ರ. ೧೮೫೭ರ ಸಂಗ್ರಾಮಕ್ಕೆ ಮುಖಂಡನಾಗಿ ಮುಂದು 
ವರಿದನು (ಶ್ರರಿಂರ- 8೩)- [*- ಮರಾ. ಮುಖಂಡೆ.] 

ಮುಖಕ್ಷಾರ (ನಾ). ಮುಖದ ಮೇಲಿನ ಕೂದಲನ್ನು ಬೋಳಿಸು 
ವುದು: ನಾನು ಬೇಗಬೇಗನೇ' ಮುವಕ್ಷಾರ  ಮಗಿಸಿಕೊಂಡೆನು 
(as. 310). [ಸಂ. 

ಮುಖಗೇಡಿ, (ನಾ). ಜನರೊಂದಿಗೆ ಸರಿಯಾಗಿ ಬೆರೆಯಡದನು ; 
ಸಂಕೋಚಸ್ವಭಾವದವನು ; ಮುಸುಂಡಿ : ನಾವು ಸಾಮಾನ್ಯವಾಗಿ 
ಎಂಥವನನ್ನೂ ಸಿಡುಕು ಮುಖಗೇಡಿ - . . ಜೊತೆ ಬೇಡದ ಗೊಡ್ಡು. ಎಂದು 
ಕರೆಯುತ್ತೇವೆಯೋ ಅಂಥವನು ಸಹ ಸಮಾಜಸಂಬಂಧಗಳನ್ನು ಒಂದೆರಡ 
ನ್ನಾದರೂ ಉಳಿಸಿಕೊಂಡಿರುತ್ತಾನೆ (nn. 4೭). [ಮುಖ ಕೇಡಿ] 


ಮುಖಗೊಡು (ಕ್ರಿ). ಮುಖವನ್ನು ತೋರಿಸು ; ಕಾಣಿಸಿಕೊಳ್ಳು : 
ಬುಧೆರ ಮಶಿಸಂಪಾದನೆಗೆ ಮಂಖಗೊಡದ . . . ಬ್ರಹ್ಮೇಂದ್ರಾದಿ 
ಸುರರುಬ್ಬಟೆಗೆ ಸೋಲದನಾದಿದೇವರ ದೇವ ಶಿವನನು ಕಂಡಸಬಂಜಭ! 


(ಕುಪ್ಶಾಳೆ. ೬೦೭). [ ಮಯ _. ಕೊಡ್ಕು ] 
ಮುಖಚರ್ಯೆ (ನಾ). ಮುಖದಲ್ಲಿ ತೋರಿಬರುವ ಅಭಿವ್ಯಕ್ತಿ 


ಮುಖಭಾವ ; ಮಾಸ್ಲೆನಿಕೋವನ ಮಂಖಚೆರ್ಯೆಯ್ದಲ್ಲಿ ಇರುಕ್ದಾಹ 
ಮ್ಹೂನತೆಗಳು ತಲೆದೋರಿದುವು (ಫ್ರನರು- ೨80) ರಸಾನುಭವವನ್ನು 
ಉಪಾಧ್ಯಾಯರು ಅವರ ಮುಖಚರ್ಯೆಯಿಂದ ಅರಿತುಕೊಳ್ಳಬೇಕು 
(ಶಿಕ್ಷದ- 3೪೦)- [ಸಂ. ಮುಖಚರ್ಯಾ' 


ಮುಖಚಹರೆ (ನಾ). ಮುಖದ ಮಂಜ್ರೆ,- ರೀತಿ: 'ಅವಳೆ ಮುಖ 
ಚಹರೆಯನ್ಲಿದ್ದ ಒಂದೊಂದು ಗೆರೆಯೂ, ಸುಕ್ಕೂ ಅವಳ ಕಥ್ಯೋರತೆ 
ಯನ್ನು ವಕ್ತಪಡಿಸುತ್ತಿದ್ದೆವು (ದಿಷಿಣ ತೆ. 3): ಬಾಲ್ಯದ ಕನಸುಕಾಣುವ 
ಮುಗ್ಧಹುಡಿಗೆಯಂತಿವಳ : ಮುಖಚಹರೆ (ತೆಂಕು. 6-೩). 
[ಮುಖ 4 ಚಹರೆ] 
ಮುಖಚಾರಿ (ನಾ)- [ನಾಟ್ಯ] ನೃತ್ಯದ ಒಂದು ಭಂಗಿ: ತಿರುಪುಗತ್ತರಿ 
ಲವಣ ಲಾಗು ಮುಖಚಾರಿವುಪ್ಪರಬೆಡಗು ಗುಂಡಲಾದಿಯ ಬಿಕೆ ಬಿನ್ನಣದ 
ಗೆರುವಿಕೆಯ 'ಪಾತ್ರದೊಳು ನಿಲ್ಲಲು ಮಲುಹಣಿಯ ಮಲುಹಣ ಕಂಡು 
ಬೆಜಗಳಿದನು (ಸುರತ ೨-೨). [ಸೆಂ. ಮುಖಚಾರೀ] 
ಮುಖಚಾಳೆಯ ` (ನಾ). [ಸಂಗೀತ] ರಾಗೋಚಿತವಾದ ಸ್ವರಗಳನ್ನು 
ಗಮಕೆಸಹಿತವಾಗಿ ಪ್ರಯೋಗಿಸಿ ಹಾಡುವಕೆ. 
ಮುಖಚಾಳೆಯರು _ ರಾಗೋಚಿತವಾದ ಸ್ಪ ಕರಗಳನ್ನು. ಗಮಕ 
ಹ ಪ್ರಯೋಗಿಸಿ ಹಾಡುವವರು ; ಮೇಳದಲ್ಲಿ ಗಂಧರ್ವ 
ರಿಸ್ಪತ್ತೇಳು ತುಂಬುರಸಹಿತ ಶುದ್ಧದ ಸಾಳಗದ ಸಂಕೀರ್ಣದೇಶಿಯ ವಿವಿಧ 
ರಜನೆಗಳ ಬಾಳೆಯರ ಸುರಗಣಿಕೆಯರ ಮುಖಚಾಳೆಯರ ಸಂಗೀತತಾಳದ 
ತೊಳುವಟ್‌್‌ ತುಂಬಿದುದು ಕುಸುಮಾಯುಧನ ಕಳಕಳವ (೧ನ ಸ. ೦-20) 
[ಮುಖ--ಚಾಳೆಯ (ಇಚಳಯ್ಯ )] 
ಮುಖಚಿಟ್ಟು (ನಾ). ಯಾವುದಾದರೊಂದು ಅಹಾರದ ಅತಿಸೇವನೆ 


ಯಿಂದ ಬಾಯಿಕೆಟ್ಟು ಜುಗುಪ್ಲ್ಸೆಯುಂಟಾಗುವುದು, —ಕಟ್ಟಿರೆ 
ಯಾಗುವುದು: ಮೂರುದಿನಗಳಿಂದ. ಮದುವೆಮನೆಯಲ್ಲಿ ಸ್ರಿ 
ಊಟಮಾಡಿ ಮುಖಚಿಟ್ಟು ಬಂದಿದೆ (ಓಂ). [ಮುಖ್ಯ ಚಟ್ಟು) 


ಮುಖಚಿತ್ರ (ನಾ). ಪುಸ್ತಕ, ಪತ್ರಿಕೆ ಮೊದಲಾದುವುಗಳ ರಕ್ಷಾಪಟದ 
- ಮೇಲಿನ ಚಿತ್ರ : ಈ ಪೀರಿಕಾಭಾಗಕ್ಕೆ ಸಂಬಂಧಿಸಿದ ಭಾಗಗಳುವುವೆಂದರೆ ; 
(೧) ಪುಸ್ತಕದ  ಸಕ್ಷೇಪವಾರ ಹೆಸರು, (೨) ಮುಖಚಿತ್ರ, (೩) ಮುಖ 


ಪತ್ರ; - .. (೧೧) ಉಪನಾಮ (ಮುದ್ರಳ._೪3). [ಸಂ.] 


ಮುಖಚೂರ್ಣ 


ಮುಖಚೊರ್ಣ (ನಾ): ಅಲುಕಾರಕ್ಕಾಗಿ ಮುಖಕ್ಕೆ ಹಚ್ಚಿಕೊಳ್ಳುವ 
ಒಂದು ಬಗೆಯ ಸುಗಂಧದ ಪುಡಿ: ಜುಂಖಚೂರ್ಣ ಎಂಬ ಪದವನ್ನು 
ಶಘುಮಂಶಕಾವ್ಯದಲ್ಲಿ ಕುಳಿದಾಸಮಹಾಕವಿಯು ಉಪಯೋಗಿಸಿದ್ದಾನೆ 
(0೮5: ೬೮ ೮): ಮುಖಚೊರ್ಣದೆ. (8೩೮ 7೫6 ಬಳಕೆಗೆ 
'ಯಾವಳೋ ಕಪ್ಪೆಗಿದ್ದ ಹೆಂಗಸೊಬ್ಬಳು ಕಾರಣವಿರಬಹುದು (ನಾಡಿಗೇ. 3೬೭); 
ಬತ್ತಿದ ಕೆನ್ನೆಗೆ ಹತ್ತಿದೆ ಮುಖಚೂರ್ಣದ ಬಣ್ಣ (800- ೦0-09)- [ಸಂ-3 
ಮುಖಚೇಷ್ಟೆ (ನಾ). ೧. ಭಾವಃ ಮುಖಚರ್ಯೆ: 
ಮುಖಭಂಗಿ : ಇವನ ಗತಿ ಮುಖಚೀಪ್ಪೆ ಭಾವೋತ್ಸವ ವಿಲಾಸವುಶೇಕ್ಷೆ 
೬೬ ಇವೇ ಸಾಕಿವನು ಘಾಟದ ವೀರನೆಂದರು ವೀರರರ್ಜುನನೆ (ಕುವ್ಮಾ: 
೧೫-೩)- ೨. ಕೀಟಲೆ, ಶಮಾಷೆಗಳಿಗುಗಿ ಮಾಡುವ ಮುಖವಿಕಾರ : 
ರಂಗಮ್ಮ . .. ಮಗುವಿನೆದುರು ನಿಂತು, ತಮ್ಮ ಹಲ್ಲಿಲ್ಲದ 
ತೋರಿಸುತ್ತಾ, ಮುಖಚೇವ್ಟೆ ಮಾಡಿದರೆ (60ಗತೆ. ೪4)- 
[ಸ9. ಮಂಂಖಚೀಷ್ಟಾ] 
ಮುಖಜ (ನಾ). ೧. ಬ್ರಹ್ಮನ ಬಾಯಿಯಿಂದ ಹುಟ್ಟಿದವನು: 
ಬ್ರಾಹ್ಮಣ ವಿ. ಬಾಯಿಯಲ್ಲಿ ಹುಟ್ಟಿದುದು : ಹಲ್ಲು. ೩. ಅಂಗಜ ; 
ಕಾಮ. ೪. ನಾಟ್ಕ] ಆಂಗಿಕಾಭಿನಯದ ಮೂರು ಬಗೆಗಳಲ್ಲಿ 
ಒಂದು: ಆಂಗಿಕಾಭಿನಯವು ಶಾರೀರ, ಮುಖಜ, ಚೇಷ್ಟಾಕೃತ ಎಂದು 
ಮೂರು ವಿಧ; ಕೈ ಕಣ್ಣು ಮುಂತಾದ ಅಂಗೋಪಾಂಗಗಳ ಚಲನೆಗಳು 
ಶಾರೀರ ಮತ್ತು ಮುಖಜ (ಕಂನಾಟಿ- 00) ; ಮುದ್ರೆಗಳು ಮೂರು 
ವಿಧವಾಗಿವೆ. ೧. ಶಾರೀರ, ೨. ಮುಖಜ, ೩. ಚೇಸ್ಟೀಕೃತ (ಅಳಾನ್ಮ- ೫೪): 
ಮುಖಜನೈಯ ಎ ಮನ್ಮಥನ ತಂದೆ; ವಿಷ್ಣು ; ಮುಖಜನೈಯನೆ 
ಮುಕುತಾರ್ಥವಾಹದೇನೊ ಅಖಿಳತಾಮಸಗಳು ಎನಗಿಲ್ಲವೊ (೩ರಾಕ್ಟ- 
o0t-0)- [ಸಂ.] 
ಮುಖತಃ (ಅ). ಪ್ರತ್ಯಕ್ಷವಾಗಿ ; ಮೊಖ್ತಾ: 
ಹತ್ತಿರಕ್ಕೆ. ಹೋಗಿ ವಿಷಯಗಳನ್ನೆಲ್ಲಾ 
(ಏಿಕಿತು. ೪3)... [ಸಂ. ಮುಖತಸ್‌] 
ಮುಖದರುಶನ (ನಾ). ಮುಖವನ್ನು ಕಾಣುವುದು ; ವರುಣದೇವರಿ 
ಗೊಬ್ಬ ಪುತ್ರನ ಪರಸಿ ಬೇಡಿದೆ. ಪುತ್ರವರಮುಖಡರುಶನವ ಮಾಡುವೆ 
ನೆನುತಲಾ ಮಗನು ಮೋಅ್‌ಯನು ತೋ? ಮಜುದಿನವಗಲಿ ಹೋದನು 
(3೨ರ: ತಂ. ೧-೦೭): ಏನಯ್ಯ ಕುಲಪುರುಷ ನಿನ್ನ ಮುಖದರೂಶನ 
ವನೊಮ್ಮೆ ದಯಪಾಲಿಸಯ್ಯ (ಕಂತು- ೨೩೬-3): [೮ ಸಂ. ಮುಖದರ್ಶನ] 
ಮುಖದರ್ಶನ (ನಾ)... ಮುಖದರುಶನ : ವನಜಮುಂಖ ಕೇಳ್‌ ಪತ್ರ 
ಮುಖದರ್ಶನವು ಸುಲಭವೆ ಪುಣ್ಯಹೀಸರಿಗೆ (ಕನಾ. ೪-೫) ; ಅವನ 
ಮಂಖವರ್ಶನದಿಂದ ಅವಳಲ್ಲಿ ಕೋಪವೇ ಎದ್ದು ನಿಂತಿತು (ಕುಂಕುಮ. ೦೮). 
[ಸಂ.] 
ಕ್ಷಿಣ್ಕ (ನೂ). (ಮನಸ್ಸಿನಲ್ಲಿ ಇಷ್ಟವಿಲ್ಲದಿದ್ದರೂ) ಬೇರೆಯವರ 
ಮನಸ್ಸಿಗೆ ನೋವಾಗದಂತಿರಲು ತೋರಿಸುವ ಸೌಜನ್ಯ, ಕರುಣೆ 
ಮುಂತಾದುವು: 
ವುದಿಲ್ಲ: ಯಾರ. ಮುಖದಾಕ್ಷಿಣ್ಯವನ್ನೂ ಆತ ನೋಡುವುದಿಲ್ಲ (ತಿತಂದಾ-0೬). 
[ಇಂ.] 
ಮುಖದಿರಂಹು (ಕ್ರಿ). ೧- ಮುಖವನ್ನು ಹಿಮ್ಮುಖವಾಗಿ ಹೊರಳಿಸು ; 
ಹಿಂದಕ್ಕೆ ತಿರುಗು; ಬೆಆಗಡರಿ ಮುಖದಿರುಹಿ ಹಂದಣಿನಿಆ್‌ದ ಕರ್ಣನ 
ನೋಡಿ ಮುಖದಲಿ ಕಿಜುನಗೆಯ ಕೇವಣಿಸಿ ನುಡಿದನು (ಕುವ್ಮಾರ್ರೋ. ೬-೩೩) - 
೨. ಕೋಪ, ಅಸಮಾಧಾನಗಳಿಂದ ಮುಖವನ್ನು ಬೇರೆಡೆಗೆ 
ತಿರುಗಿಸು ; ದುಮ್ಮಾನವನ್ನು ಸೂಚಿಸು: ದಾಯಾದ್ಯರೊಳಗವತರಿ 
ಸಿದನು ಮಗನೆಸುತ ಮುಖದಿರುಹಿದಳು ಗಾಂಧಾರಿ (ಕಷ್ಕರ. ೪-೪9); 


ಮುಖದ 
ಮು: 


ಬಾಯಿಯನ್ನು 


ಶಚೀಂದ್ರನು ಅವನ 
ತಿಳಿದುಕೊಂಡನು. 


ಮುಖತಃ 


ಆ ಸಿಟ್ಟಿನಲ್ಲಿ ಆತನಿಗೆ ಯಾವ ಸಂಯವಮುವೂ ಉಳಿಯು. 


೭೨೧೩ 


10 


೩0. 


5 


4 


ಮುಖಪರಿಮಳ 


ಎಲೆ ಹೊಲೆಯ ಹೋಗೆಂಡಬಲೆ ಮುಖದಿರುಹಿದೆಳು ಖಾತಿಯಲಿ (ತೋರಣ. 


೫-೩-೩೩) ೩- ಹಿಂದಕ್ಕೆ ಹೋಗು; ಹಿಮ್ಮೆಟ್ಟು; ಸೋಲು; 
ಪವನಸುತ ಮುಂಖದಿರುಹಿದನೆ . 7 . ಕರ್ಣನ ಖಾತಿ ಖೊಪ್ಪರಿಸೆ ಬವರ 


ಮುಜ್‌ದುವು ವಿಜಯಲಕ್ಷ್ಮಿಯ ಸವತಿ ಸೇರಿತು ಸುಭಟರಿಗೆ (ಕುವ್ಠಾಕ 
60-10), ೪. ಹಿಮ್ಮೆಟ್ಟುವಂತೆ ಮಾಡು; ಸೋಲಿಸು: ದಿಗಡರೆಸು 
ಗೆಯ ಭೂರಿಜಾಣದ ಹಿಂಡು ತಟ್‌ದವು ಹೊಗುವ ಗಂಡಿಗರ ಪಾರುವನ 
ಮುಖದಿರುಹಿದವು ಮದವಾರಣಂಗಳ ಕೊಡಹಿದವು (ಕುಠ್ಶಾಕ- ೦6-೧). 
೫. ನಿರ್ಲಕ್ಷಿಸು; ಉಪೇಕ್ಷಿಸು: ಜೀಯ ಸಾಕಿನ್ನನುವರದೊಳಿನಗೇನ 
ಬೆಸಸಿದರನಿತ ತಾ ಮಂಖಿದಿರುಹಿದರೆ ಡಿಂಗರಿಗನಲ್ಲ (ಕುಪ್ಮಾಕೀ- ೩-೪೦): 
[ಮುಖ  ತಿರುಹು, («ತಿರಿಪು)] 

ಮುಖದೋಲು (ಕ್ರಿ). ಮುಖವನ್ನು ತೋರಿಸು; ಉಣಿಸಿಕೊಳ್ಳು ; 
ಗೋಚೆರಿಸು: ಮುಂದೆ ಬರು: ಬಾಲಕರ ಪೂರ್ಣೀಂದು ಬಾರೋ 
ರಿಪುಕುಲಾಂತಕದಿಪುಣ ಮುಂಖದೋಹಕೊ (ಉುಪ್ಮಾಶ್ರೋ- ಆ-೨೦)- 

[ಮುಖ ತೋಂ] 

ಮುಖದ್ರೋಣಿಕೆ (ನಾ). [ಅಶ್ವಶಾ] ಕುದುರೆಯ ನಾಲಗೆಯು 
(ದೋಣಿಯಂತೆ) ಬಾಗುವ ಒಂದು ಬಗೆಯ ರೋಗ: ತಾಪರೆಯಂ 
ಕನ್ನೆಯ್ದಿಲ ಪೊವಂ ಪ್ರೋಫಾಯುರೇಖೆ ಪೋಲೆ ವಿಶೇಷಂ ತೀವಿ ಮುಂ 
ದ್ರೋಣಿಕೆಯಿಂದಾ ವಾಜಿಗೆ ಮರಣಮಿರ್ಪತಯ್ದಬ್ಬದೊಳಂ (ಅಕ್ಕಕಾ ೩ -೬೦)- 


[ಸಂ, ಮಂಬಿದ್ರೋಣಿಕಾ] 

ಮುಖದ್ವಾರ (ನಾ). ಬಾಯಿ: ಮುಖದ್ವಾರದಿಂದ ಗರ್ಭಕುಹರವನ್ನು 
ಪ್ರವೇಶಿಸಿದ ಆ ಮದ್ಮಭೂತವು ಸ್ವಲ್ಪ ಹೊತ್ತಿನೊಳಗಾಗಿ ಬುದ್ಧಿಯನ್ನೆಲ್ಲ 
ಹಾಳುಮಾಡಿದುದುಂದ ಮತ್ತನಾಗಿ ಅವಿವೇಕಿಖಣದತು (105. 

[ಸಂ.] 

ಮುಖಪಟ್ಟೆ (ನಾ). ಕುದುರೆ ಮುಂತಾದ ಪ್ರಾಣಿಗಳ ನೆತ್ತಿಗೆ ಹಾಕುವ 
ಒಂದು ಬಗೆಯ ಅಲಂಕಾರಸಾಧನ : ಆಗ ಭಗದತ್ತನು ಹದಿನಾಲ್ಕು 
ತೋಮಂರಗಳನ್ನು ಆ ದಶುರ್ಣದೇಶಾಧಿಪತಿಯ ಆನೆಯ ಮೇಲೆ ಇರುವ 
ಸುವರ್ಣಮಯವಾವ ಮುಖಪಟ್ಟೆಯ ಮೇಲೆ ಪ್ರಯೋಗಿಸಲು (ಹೈನಾ. 

"ಮೊಗವಟ್ಟಿ' ಪರಾ. 


[ಸಂ. ಮುಖಪಟ್ಟ. / ತಮಿ. ಮುಕೆವಟ್ಟು. / ಮರಾ. ಮುಖಪಟ್ಟಾ] 


(ಕಂ: ೩). 


0೪6). 


ಮುಖಪತ್ರ (ನಾ). ಪುಸ್ತಕ ಅಥವಾ ಪತ್ರಿಕೆಯ ಮೊದಲಿನ 
ಪುಟ,- ಹಾಳೆ ; ಮುಖಪುಟ : ಈ ಪೀಠಿಕಾಭೂಗಕ್ಕೆ ಸಂಬಂಧಿಸಿದ 
ಭಾಗಗಳಾವುವೆಂದರೆ : (೧) ಪುಸ್ತಕದ: ಸಂಕ್ಷೇಪವಾದ ಹೆಸರು, (೨) 
ಮುಖಚಿತ್ರ, (೩) ಮಂಂಖಪತ್ರ (ಗ್ರಂಥದ, ಗ್ರಂಥಕರ್ತೃವಿನ ಮತ್ತು 
ಪ್ರಕಾಶಕನ ಹೆಸರುಳೈದ್ದು) ೨ನ (0೦) ಉಪನಾಮ (ನಖತ್ರಕ. ೪೨); 
ಮುಖಪತ್ರ ಮುದ್ದಾಗಿ ಮುದ್ರಣವಾಗಿ . . . ವರ್ಣಚಿತ್ರಗಳಿಂದ ಪರಿ 


ಪೂರ್ಣವಾಗಿರ ಬೇಕು (ಹದ. ೨೬೪); “ಬಲದೇವ ಮತ್ತು ತಾರೆಯರ 

ನರ್ತನವೆಂದು * ಮುಖಪತ್ರಗಳ ಮೇಲೆ ವರ್ಣಚಿತ್ರಗಳನ್ನೊಳಗೊಂಡು 
ಪ್ರಚಾರವಾಯಿತು (ಕ0ಸಾ- ೧೦೩) - [ಸಂ. 

ಮುಖಪತ್ರಿಕೆ (ನಾ). ಮುಖ್ಯವಾದ ಪತ್ರಿಕೆ: ಪ್ರಸಿದ್ಧವಾದ ಪತ್ರಿಕೆ: 
ಇವರೆ ಹೆಸರು ಸಾಧ್ಯವಿದ್ದರೆ . . . ಮುಂಬಿಪತ್ರಿಕೆಯಲ್ಲಿ ಬಂದುಬಿಟ್ಟರೆ 
ಇವರಿಗೆ ಸದ್ಗತಿ ಸಿಕ್ಕಂತೆಯೇ (ತುತ್ಕುತು. ೭)... [ಸೆಂ. ಮುಖಪತ್ರಿಕಾ] 

ಮುಖಪರಿಚಯ (ನಾ). (ಯಾರಾದರೊಬ್ಬ ವ್ಯಕ್ತಿಯನ್ನು) ಹಿಂದೆ 


ನೋಡಿದ ಗುರುತು ; ಎಲ್ಲೋ ನೋಡಿದ ನೆನಪು. 8 ಮುಖಪರಿ 
ಚಯವೂ ಇದೆ (ಏಳುಫು. ೪೬) - [ಸಂ.] 
ಮುಖಪರಿಮಳ (ನಾ). ಮುಖದಿಂದ ಹೊರಡುವ ಸುಗಂಧ; 


ಉಸಿರಿನ 


'ಚೆಂದ್ರಕಾಂತಸುಧಾವೇದಿಕಾಮಧ್ಯಭೂಮ್ಮಂತ 


ಮುಖಪಾಠ 


ರಾಳೆದೊಳ್‌ ಒರ್ವರ್ಗ' ಮುಖಪರಿಮಳನಿಪತದೃ ಮರವಾತಾಯೂಸಿತೆ 
ಯಾದಳೆಂ.(ಉಾಂತಿತ್ರ- ೮-೦೬ ನ). ಹಂ. ಮುಂಖವರಿವಂಲ] 
ಮುಖಪಾಠ (ನಾ). ಪುಸ್ತಕದ ಆಧಾರವಿಲ್ಲದೆ ಬಾಯಲ್ಲಿಯೇ ಹೇಳು 
ವಂತೆ ಅಭ್ಯಾಃ ಸಬಲದಿಂದ ಜಾ ತ್ಲ ಪಕದಲ್ಲಿಡುವುದು ; ಬಾಯಿಪಾಠ ; 
ಉರು; ಆನ್ರಗಳನ್ನು ಮೇಲಿಂದ. ಮೇಲೆ ಓದ ಭ್ಯಾನದಲ್ಲಿಡಬೇಕು. 


ಆದಷ್ಟು. ಮುಖಪಾಠ ಪಾಡಚೇಕೆಂದು ಒತ್ತಾಯಪಡಿಸುತ್ತಿದ್ದರು. 
(4ೇತಾಶ. ೩೭). [ಸಂ.] 
ಪಖಖಿವಾವ್ಯ ಮುಖಪಾವುಡಿ (ನಾ). . ೧.  ಅವಕುಂಠನ; 


ಮುಸುಕು: ಹಡಪ ಕನ್ನಡಿಯು ಮುಭಿಪಾವಡ ಕುಜಾಯಮಂ ಒಡದು 
* ಮಾನುನಿಯರು (Gai. 8-1). ಮುಖಪಾವುಡೆ: ೨. 
ಮುಖವನ್ನು ಒರಸಿಕೊಳ್ಳಲು ಉಪಯೋಗಿಸುವ ಬಟ್ಟೆ: ಅಕಳಂಕ 
ರೂಪನ ಮುಖಚಂದ್ರವಂನ "ಕೂಡ ಸುಖದೊಳೋಲಾಡು ನೀನೆಂದು ಸಖಿ 
ದರಹಸಿತ ಬೆಲ್ಲಿ ಲ್ಲಿಂಗಳೀವೊಲು ಶುಭ್ರ ಮಂಖಪಾವುಡೆಯ ನೀಡಿದಳಂ (ಕಂತಂ. 
೨೪-69). [ಮುಖ | ಪಾವಡ್ಮ (ಆ ಪುವುಡ ಸ] 
ಮುಖಪಾವುಡೆ " ಮುಖಪಾವಡ ` ನೋ. 
ಮುಖಪುಟ (ನಾ)- = ಮುಖಪತ್ರ : ಶ್ರೀ ಕಾರಂತರು ಈ ಪುಸ್ತಕದ. 
ಮುಖಪುಟಕ್ಕೆ ತಮ್ಮ ಚಿತ್ರದಿಂದ ಈ ಸಂಗ್ರಹವನ್ನು ಅಲಂಕರಿಸಿದ್ದಾರೆ 
(ತಮೋ: ೯ ಪನ್ನ ಹುಂ); ಇವುಗಳನ್ನು ಸಾಮಾನ್ಯವಾಗಿ ಗುಂಥದರ್ಶಕದ 


ಮೇಲೆ, ಮುಖಪುಟದ ಹಿಂಬದಿಗೆ - . . ಬರೆಯಲಾಗುತ್ತದೆ 
(ಶ್ರಂಕಾರಿ- ೩೨). [ಸಂ.] 
ಮುಖಪೂರಣ (ನಾ). ನೀರು ಮುಂತಾದ ದ್ರವಪದಾರ್ಥಗಳಿಂದ 


ಬಾಯಿ ಮುಕ್ಕುಳಿಸುವುದು: “`ಗಂಡೂಷಃ , ಮುಖಪೂರಣಂ - ಈ 
೨ ಮುಕ್ಕುಳ ? (ಜಣಯು- ೧೩೦-೦೦೦)... [ಸಂ] 
ಮುಖಪ್ರಕ್ಷಾಳನ (ನಾ). ಮುಖವನ್ನು ತೊಳೆಯುವಿಕೆ; :ಮುಖ 
ಮಜ್ಜನ ; ಅಂತು ನೃಪತಿ ವ್ಯಗ್ರನುಗಿ ಮುಖಪ್ರಕ್ಷಾಳನುರ್ಥಾ ಪೇರಡವಿ 
ಯೊಳೊಜಳಿಯಿಂ ಜಲವನಿಂ ತಂದು (ದುಕ. ೭00); ತಣ್ಣನೆಯ ನೀರಿ 


ನಲ್ಲಿ ಮುಖಪು ಕ್ಷಾಳನ, ಪುದಪ್ರಟ್ನುಳನಗಳನ್ನು ನಡಿ. “ಪ್ರಯಾಣ 
ವನ್ನು ಮುಂದುವರಿಸಿದರು (580ರ. ೨೬). ಪಾದಪ್ರಕ್ಷಾಲನ ' 
ಪರಾ. [ಸಂ, ಮಂಖಪ್ರಕ್ಷಾಲನ] 


ಮುಖಪ್ರಸಾಧನ (ನಾ). ಮುಖದ ಅಲಂಕಾರ : ಪೊಸಮಾಣಿಕವಲ್ಲಣ | 


ಮಚ್ಚಮುತ್ತು ತಳ್ತೆಸೆದ ಮುಖಪ್ರಸಾಧನಂ . . . 
ದೈಶವಾಜಿಗಳ್‌ (ಕೇ. ೧೩-೬೨)- [ಸಂ.] 
ಮುಖಬಿಲೆ " ಮೊಕಾಬಿಲೆ ` ನೋ. 
ಮುಖಬೆಲೆ (ನಾ). ೧- ಹಣ ಅಥವಾ ವಸ್ತುವಿನ ಮೇಲೆ ನಮೂ 
ದಿಸುವ ಬೆಲೆ; ನಮೂದು ಬೆಲೆ: ಆ ಪುಸ್ತಕದೆ ಮುಖಬೆಲೆ' ನಾಲ್ಕು 
ರೂಪಾಯಿ (69). ೨. (ಆಲಂ) ಯೋಗ್ಯತೆ ; ಅಂತಸ್ತು : ಅವನು 


ಒಪ್ಪೆ ಬಂಧುವುದಸ 


ಯಾರನ್ನಾದರೂ ಅವರೆ ಮುಖಬೆಲೆಗೆ ಮಾತ್ರ ಸ್ವೀಕರಿಸುವವನು 
(ಗಂರಾಡು: ೬೫). [ಮುಖ - ಬೆಲ್ಲೆ] 
ಮುಖಭಂಗ (ನಾ).. (ಆಲಂ) ಎದುರೆದುರಿಗೇ ಮಾಡುವ ಅವ 


ಮಾನ ; ತೇಜೋವಧೆ : ಊರಲ್ಲೆ ಲ್ಲಿ ಜಂಬ ಕೊಚ್ಚುತ್ತ ಅಲೆಯುತ್ತಿದ್ದ 

ಕಾಮಣ್ಣನ ಗುಂಪಿನವರಿಗೆಲ್ಲ ಮುಖಭುಗವಾದಂತಾಗಿತ್ತಾ (ನು್ಠೂಥೆ. ೩೮) ; 

ಹಿಂದೆ ಎಷ್ಟೋ ಸಳಿ ನಿನ್ನಿಂದ ಅವರಿಗೆ ಮಘಭುಗತಾಗಿದೆ (ಹಕ್ಕಾ. ೨೮). 
[Xo.] 

ವಹಿಖಭಂಗಿ - (ನಾ). ಮುಖದ ಭಾವ» - ರೀತಿ; ' ಮುಖಮುದ್ರೆ: 

ರಾಮನು - 2 ಶೋಕಮುಖಭುಗಿಯಿಂದಶ್ರುಲೊಚೆನನಾಗಿ ನಿಡು 

ಸುಯ್ದನೆರ್ದೆ ನೊಂದನೋಲ್‌ (ಶ್ರೀರಾಮಾ. 0೫-600); ಶಿಂಗನ ಮುಖ 


೭೨೧೪ 


16 


೩5: 


40 


ಮುಖಮಾರ್ಜನೆ 


ಭಂಗಿಯನ್ನು 
(ಶಸುತೊ. ೭೭). 


ನೋಡಿಯಾದ ಮೇಲೆ. ಸ್ವಲ್ಪ 
[ಸಂ. ಮುಖಭೊಗೀ] 

ಮುಖಭಂಗಿತ (ನಾ). ಅಪಮಾನವನ್ನು ಹೊಂದಿದವನು : ನಾಟಿಕಿಗೆ 
ಕಡಾದವನು ; ಮರುಕ್ಷಣ ನಾನು . . . ಕೋಣೆಯಿಂದ ಹೊರಗೆ ಮುಖ 
ಭಂಗಿತನಂತೆ ಬಂದೆನು (ಹೇಮಂತ. ೩೩೬), [ಸಂ.]. 

ಮುಖಭದ್ರ (ನಾ). ಮುಂಭಾಗದ ಅಂಗಳ ; ಮುಖಮಂಟಪ ; 
ಶೀಮನ'ಮಪಾಮಣ್ಣಳೇಶ್ವರಂ ಎಜಿಹರಸದೇವಂ ಬಡಗಣಮುಖಭದ್ರವ 
ಸಳಂಕುರಸಹಿತ ಮುಡಿಸಿದ 'ಮುಂಗಳಮಹಾಶ್ರೀ (84. ೫81 (9), 
೦-೦; ಸು.2000), [ಸಂ.] 

ಮುಖಭಾವ (ನಾ). ಎ ಮುಖಭಂಗಿ :- ಅನನು ಮಾಶಾಡುತ್ತಿದ್ದುಗ 
ವ್ಯಕ್ತವಾಗುತ್ತಿದ್ದ ' ಮುಖಭಾವ ಅವಳ ನೆನಪುಗಳನ್ನು ಕೆರಳಿಸುತ್ತಿತ್ತು. 
(ತ್ರಸರಂ. 0೦) - [ಸಂ-] 

ಮುಖಮಂಟಪ (ನೂ). ಧೇವಾಲಯ, ಅರಮನೆ ಮುಂತಾದುವುಗಳ 
ಮುಂಭಾಗದ ಹಜಾರ ; ಮೊಗಸಾಲೆ: ಮುಖಮಂಟಪದ ಶುಲ್ಲಕ 
ದ್ವಾರದ ಹೇಮಕುಂಭ ಎಂಟುಸಾವಿರ (ಸಾರ. 0೬೩); ಅದರೆ ಮುಂದೆ 
ರಮಣೀಯವಾದ ಮುಖಮಂಟಪವನ್ನು . . . ಮಾಡಿದ್ದಾರೆ (60ರ. 
೬-೩೭); ಮುಖಮಂಟಪ ದೇವಾಲಯಗಳಲ್ಲಿ ನವರಂಗದ ಮುಂಭಾಗದಲ್ಲಿ 
ಸಿಸಧಾರಣವಾಗಿ ಇರುತ್ತದೆ. ' ಇದರ ಮೂಲಕವೇ ಜನಗಳು ಒಳಕ್ಕೆ 
ಹೋಗುವುದು (ಕ್ಕು ತಾಸ್ತು- 49)-...[ಆ೫ಂ. ಮುಖಮಂಡಪ] 

ಮುಖಮಂಡನ (ನಾ). ತುಟಿಯನ್ನು. ಅಂದಗೊಳಿಸುವಂತಹುದು ; 
ತಾಂಬೂಲ: * ಮುಖಮಂಜನಕ್ರೀಡೆ * ಪರಾ. [೫0.7 

ಮುಖಮಂಡನಕ್ರೀಡೆ (ನಾ)- ತಾಂಬೂಲಚರ್ವಣ : ಗೆಗನಮಂಡಲಮಂ 


ಹಿಂದೇಟು ಹಾಕಿದ. 


ಶಂ. 


ಚಕ್ರವರ್ತಿ ಮುಖಮಂಡನಕ್ರೀಡೆಯಿಂ. 'ನೋಡುತ್ತಿರ್ಪೆನ್ನೆಗಂ (ದ್ರಿ. 
ವ). [ಸಂ. ಮುಖವಿಮುಡನಕ್ರೀಡಾ] 
ಮುಖಮಂಡಪ (ನಾ)... ಇ ಮುಖಮಂಟಪ : : ಹೊರಗಿನ : ಮುಖ 


ಮಂಡಪ ಮತ್ತಾವುದೋ ದೇವಾಲಯದ ಕಲ್ಲುಗಳಿಂದ ನಿರ್ಮಿತವಾಗಿದೆ. 
(ಹೊಡ್ಲುತಾ. 9೩)... [ಸಂ.] 

ಮುಖಮಜ್ಜನ (ನಾ). ಮುಖವನ್ನು ತೊಳೆಯುವಿಕೆ: ವ ಮುಖಪ್ರಕ್ಷಾಳನೆ, 
ರಾವಣನು ವಿದಿತ ಮುಖಮಂಜ್ಞಃ ನೆವ ಸಲಿಸಿರೆ', , . ಚುರರು .ಬಂದು. 
"ಹೇಳಿದರು (೫೧. ೦೭-೦); ಹಾಸಿಗೆಯನ್ನು ಸುರುಳಿ ಮಾಡಿ 
ಒಳೆಕೋಣೆಯಲ್ಲಿರಿಸಿ, ಮುಖಮಜ್ಜನಕ್ಕೆ ಹೊರಟಿ (sng. u): [ಸಂ.] 

ಮುಖಮಣಿ (ನಾ). ಹಾರದ ಮಧ್ಯ ದಲ್ಲಿರುವ ರತ್ನ ; ; ನಾಯಕವಂಣಿ : 
“ತರಳೇ, ಪಾರಮೆಧ್ಯಗು ಹಾಕದ ನಡಿವೆಖಿರುವ ನಾಯಕಮಣಿ . 
ಸರದ ' ಮುಖಮಣಿ” (॥ದ್ಮಚಿ. ೦೯೪). `[ಸಂ.) 


| ಮುಖಮಾಯ (ನಾ). ಮುಖವು ಕಾಣದಂತೆ ಮಾಡುವಿಕೆ, ಅದೃ; ಶ್ಯ 


ಗೊಳಿಸುವಿಕೆ : ಕತ್ತರಿ ಮಳಲು ಚಂಡವೇದಿಯು ಸತ್ತ ಹಿಡಿಯಂಬಿಡುವ 
ಕಲ್ಲುಂ ಮತ್ತೆ ಮಂಖಮಾಯದ ಶಿಲಕಮುಂ ಕರ್ಕೆಟಿಯ' ರಜ್ಜು ನೀಲಗಪ್ಪಡ 
ದುಡಿಗೆ , , , ನಾಯಿಗಳೆ ಬಾಯ್ಕಟ್ಟು ಓಳಿಯಿಂದಿವು ಮೆಜಕಿಯೆ 
(oxg- ೩-೩). [ ಸಂ. ಮಂಖಮಾಯಾ ] 

ಮುಖಮಾರ್ಜನ (ನಾ). ಮುಖಮಜ್ಜನ ; ಮರುದಿವಸ ಮುಂಜಾನೆ 
ಮುಖರ್ಮಾರ್ಜನಾದಿ' ವಿಧಿಗಳನ್ನು ತೀರಿಸಿಕೊಂಡು, ಬಾಬೂರಾಯನು ತನ್ನ 
ಆಫೀಸುರೂಮಿಗೆ ಬಂದು ಕುಳಿತುಕೊಳ್ಳಲು, ಆ ದಿನದ ಒಪುಲು ಬಂತು 
(ಕಳ್ಕಕಾ- ೨೬)- [೫.7 

ಮುಖಮಾರ್ಜನೆ (ನಾ): ಮುಖವನ್ನು : ಕೊಳೆಯುವಿಕೆ: ಎದ್ದವಳೇ 
ಕೆಳಗೆ ಹೋಗಿ, ಮುಖಮಾರ್ಜನೆ ಮಾಡಿಕೊಂಡ (ಅಶಾ: 03). 


[ ಸಂ. ಮಂಖಮಾರ್ಜನ] 


ಮುಖಮುದ್ರಿತ 


ಮುಖಮುದ್ರಿತ (ನಾ): ೧- ಬಾಯಿ 
ಲ್ರ್ಮೀಬುಧ[ಸಭಾ)ಮುದ್ರಿತಮಾಡುದು 
ಮುದ್ರಿತಮೂಡುದಿಃ ಜಗನ್ಮುದ್ರಿತಮಾದುದು ಪೆಂಹನನ್ವದಣ್ಣಾ ಧಿಪನ 
1119). ೨. ಬಾಯಿ ಕಟ್ಟಿ; 
ದಿಟನುಡಿದನ್ಯವಾದಿ ಮುಖಮುದ್ರಿತನುದ್ಧವಾದಿ 


ತ 


ಮದಮದಿಭಯಂಕರನೆನ್ವು ದೆಂಡುಳಂ 


ಇಂ ಬು ಜಎ' 
ಮುಚ್ಚಸುವವನು : 
ಸ” 


ಜಯಕಾಳದಂಡನಪಶಬ್ದಮದಾಸ್ಯಕುವಾದಿ 


ಟಿಳಪ್ರಮೇಯ 
ವಾಕುಪಟು 
[ಜಂ.] 
ಮುಖಮುದ್ರೆ (ನಾ). ಕಂಡುಬರುವ ಭಾವ ; 
ಮುಖಚರ್ಯೆ : ಸ್ವಭಾವಮನಿಗ್ಗೆ ಮುಗ್ಧವದನವನಜದುನೇಕಗಿ 


ಮುನ್ನಿನ ಜನ್ಮಂಗಳನಿಂತೆಂದು ಬರೆದು ತೋರ್ಪಂತೆ ನೆಲನಂ 


ಗೋಷನನ್ಲಿಯ 


(ಎಕ್‌ 11, ೬೯-೯೮ ; uo). 


ಮುಖದಲ್ಲಿ 


ತನ್ನೆ 
ಬರೆಯುತ್ತ 
ಮಪಗತಮುಖಮಂದ್ರೆಯಾಗಿ (ಅಂತೆ. ೩-೩೨ ರ): ಇದರಲ್ಲಿ, . , ಕಸ. 
ಭಾವಗಳನ್ನು ಸುವ್ಯಕ್ತವಾಗಿ ತೋರ್ಪಡಿಸುವ ಮುಖಮಂದ್ರೆಗಳೂ ಇವೆ 
(ರಾರರ- ೩5೭) - [ಸಂ. ಮುಖಮಂದ್ರಾ] 
ಮುಖಮನುನಿಸು (ನಾ). ಮನಸ್ತಾಪ ; ವೈಮನಸ್ಯ : 


ಕಲತು 


ಮಾತಿಗೆ ಮಾತು 
ನುಡಿಗೆ ನುಡಿಯ ಕಲಿತು ತರ್ಕಮರ್ಕಟರಂತೆ ಹೋರುವ ಬಯಲ 
ಸಂಭ್ರಮದ ಕರ್ಕಿಗಳ ಕಂಡರೆ ಮಾಗಿಯ ' ಕೋಗಿಲೆಯಂತೆ ಮುಖಮುನಿಸಾ 
ಗಿರಿಸಯ್ಯ (ಸಿಲ್ದೇನ- ೭೩-೨೦೮) - [ಮುಖ 4 ಮುನಿಸ್ಕು 
ಮುಖಮೂಲ್ಯ (ನಾ). ನಮೂದಿಸಿದ ಬೆಲೆ ; ಮುಖಬೆಲೆ : "(ನಾಣ್ಮ, 
ಕಾಗದದ ಹಣ, ಮೊ.ಗಳ ಮೇಲೆ ಹಾಕಿರುವ) ಮುಖಿಮೂಲ್ಯ ; 
ನಮೂದು ಬೆಲೆ” ( ace ೫೩1೦೦. ಇಂಕನ). [ಸಂ.] 
ಮುಖಿರ, ` ಮುಕುರ್ಕ'. ನೋ. 
ಮುಖರ್ಯ (ಗು). ೧. ಅತಿಯಾಗಿ ಮಾತನ್ನಾಡುವ ; ಗಳಹುವ : 
ಹರಟುವ. ೨. ಸದ್ದುಮಾಡುವ : ಧ್ವನಿಶುವ : ಧದಳಚಮರರುಹ 
ಹವನೆನನಪಮಾನಂಗೆಯ್ಕೂ ಕಂದ ನಿಷ್ಕುರಚೀರೀರವಮುಖರ ಪರುಷಕಾನನ 
ಬಗೆದೈ (ಶೇಣಾಮೂ- ೭-೧೦). 
೩. ರುಣರುಣಿಸುವಃ ರುಣತ್ಕಾರ ಮಾಡುವ ; ವರಹಂಸಕದಂಬಕ 


ಫವಮಾನನ  ಸೋಂಕನಾಸಿಗೆಯ್ಯಲ್‌ 


ಮಡು ರರದೆಂಬದಮಲ್ಲೂ ಮುಖರನೂಪುರೆಸಂವೂದಿರವಂ ನೆಗಬ್ಬಪ್ಪುದು 
ಬಂಧುರಮದಅಯಿದಜಕೊಳೆಂಬುದುಪಮಾಕ್ಷೇಪಂ (ಕರಾ, ೩-೦೦೩) . 
೪, ಮಾರ್ದನಿಯನ್ನು ಕೊಡುವ ; ಅನುರಣನ ಮಾಡುವ, 
ಚ. ಭಾವವನ್ನು ಸೂಚಿಸುವ. _ಹೊರಗೆಡಹುವ. ೬, ತೆಗಳುವ: 


ನಿಂದಿಸುವ “ಮುಖರಭಾಷೆ ' ಪರಾ. ೭. ಲೇವಡಿ 
ಮಾಡುವ : ಅಣಕಿಸುವ. (ನಾ). ೮. ಶಬ್ದ; ಧ್ವನಿ : ಉಪಹಾರ 


ಕುಸುಮಮತ್ತವಮಧುಕರರುುಂಕಾರಮುಬರಮುಮಪ್ಪ ಪುರಮುನರಮನೆಯಂ 


ಮುಸತಿವಿಭೆ 


ಭೊತಿಯಿಂ ಪುಗಿಸಿ (ಶಂತಾತೂ 5-೪೫ 5) ; ಅಿವಿವೇಕಂ ತಡ್ಪರ್ಪ 


ಇಾಗವೆ ಚಂಪಕಧಾಶ್ರೀರುಹನಿವಹು 


(ತಂತ. ೨-೯೪) ; ತನಗ 

ಹಮಿಕೆಯಿಂದಿರದೆಳಪ ನೈಪಾಳರ ಮೌದೂಳೆ ಕುಟ್ಟಿಮಸಂಘಟ್ಟನದಿನತಿ 
(ಶಿಸ್ಪಶು- ೫:೬). 'ಮುಖರಗೊ ಪರಾ: 

೯. ಚೆನ್ನಾಗಿ ಮಾತನ್ನಾಡುವವನು : ವಾಚಾಳಿ : ಮುನಿಪತಿಸಾರವ 


ನಭಿನುತಮತಿಮ:ಖ[ಕಾಕಾಂ- ಕು]ರನಾಗಿ ಹರಿಗಿಂತೆದಂ (೩ಗಂ. ೫-೪6)" 
೧೦. ಮಾತು ಕೊಟ್ಟಿವನು : ಮುಖರನಾದೈ ಪಾರ್ಥ ಬರ್ಹಿರ್ಮುಐರ 


ನು ಸುಖವೆ ಹೇಳ್ಳೆ ತಂದೆ ಖಾಂಡವವನದ ನಿರ್ದಹನ 
(ಕುಠ್ಮಾಕ. 30-೦೭): ೧೧. ನಿಂದಿಸುವವನು ; ಅಪ್ರಿಯವಾದ ವರಾತು 


ಗೆಳನ್ನಾಡುವವನು : “ದುರ್ಮುಖಿಂ ಮಖರನವಂ” (ಮಬ್ತಕೋ- 


5 


1 


೧೦-೦೭). ೧೨. ಅಣಕಿಸುವಿಕೆ ; ಪರಿಹಾಸ್ಮಮಾಡುವಿಕೆ. ೧೩. ಮಾತು 
ನುಡಿ : ವಚನ : ಹ್ಯಾ 


ಗಿ ಕಿಅದುಪೊತ್ತನಿರ್ದು. ನಿಜಮನೋಗತಕ: 


ಅಂತುತ್ತನ್ನಾವಧಿಬೋಧೆಂ ಧರ್ಮಾಮೃತಾಸ್ವಾದ 


aa. 


ಹುರ್ಮುಹುರಾಶಿರ್ಮಾದಮುಖ! 


ಮದಂಬಿಕೆಯಂ ಕಂಡೆನಿಲ್ಲೆತ್ತಲಿರ್ದ 


೧೫. ಮುಂದಾಳು: ಮುಖಂಡ ; ನಾಯಕ. ೧೬. ಶಂಖ. 
[ಸಂ.] 
ಮುಖರಂಬ ` ಮೊಗರಂಬ ” ನೋ. 
ಧ್ವನಿಯಿಂದೆ ತುಂಬು 


ಮುಖರಗೊಳ್‌ (ಕ್ರಿ). ಧ್ವನಿಯಿಂದ ತುಂಬು ; ನಾದಮಯವಾಗು : 
ಸಿದ್ಧರಾದ ಬ್ರಹ್ಮವೇತ್ತರಿಂದುಪಾಶ್ರಿತಮಾಗಿ ಹಾಗೂ ಹಾಲೂ ಹುಯೆಂಡು 


ಸಾಮಧ್ವನಿಯಿಂ ಮುಖರಗೊಂಡಂ (ವಿರೇಕ-೨೮೮). [ವಂಂಜರ ಕೊಳ್‌] 


ಮುಖರತ (ನಾ). [ಕಾಮಶಾ] ಚುಂಬನ : ರತದೊಳಗ್ಗಳಂ ಮಖ 
ರತಂ ಸುರತ್ಕೋತ್ಸವಕೆ (60೪. ೧೦-೯೭) [ಸಂ.] 
ಮುಖರತಿ (ನಾ). [ಕಾಮಶಾ] ಬಾಯಿಯಲ್ಲಿ ಮಾಡುವ ಒಂದು 


ಬಗೆಯ ನೀಚತರವಾದ ರತಿಕೇಳಿ ; ಸತಿ ತೊಡೆಯೊಳಿರ್ದು ಮುಖರೆಶಿ 

ಗೆಯನ್ನುತಿರೆ ($ನವ: 00-3೬)- [ಸಂ.] 

ಮುಖರತೆ (ನಾ). ೧. ಗಳಹುವಿಕೆ ; ಹರಟುವಿಕೆ : ಮೂದ "ಮೊದಲ 
ಇಂಗ್ಲಿಷ್‌ ಕಲಿತವರು . * - ಮದ್ಕ ಮಾಂಸ ಮುಖರತೆ (ವಾಚಾಳತ್ವ) 
ಇವೇ ನಾಗರಿಕತೆಯ ಮುಖ್ಯಉವಪಕರಣಗಳಿಂದು ತೀರ್ಮಾನ ಮಾಡಿ 
ಕೊಂಡರು (ಜರ. 373 ೨೯೦): ೨. ನಿಂದೆ ; ದೂಷಣೆ : ದಶಮುಖನ 
ಮುಖರತೆಯುಮನುದ್ವ ಆತ್ತುತೆಯುಂಮಂ ನೆಆ3ಯೆ ಬಿನ್ನ ವಿಸಿ ಮುಣ್ಟುದುಂ. 
(ಶಂಕಾಮಾ, 03-೭೭ 5). ೩. ಶಬ್ದ ; ಗದ್ದಲ, ೨, ೩; ಮುಖರತೆ 
ಪುರುಳಿಯೊಳ್‌ . . , ಮಹಂಮಾತ್ರವರ್ತನು ಸ್ಫಣಿಯೊಳಲ್ಲದಲ್ಲಮೆಲ್ಲಿಯುಂ 
(ತಂದ್ರಫು- ೩-೯ ಐ)... ಸಂ. ಮುಖರತಾ] 

ಮುಖರಭಾಷೆ (ನಾ ).ನಿಂದೆಯ ಮಾತು ; ತೆಗಳಿಕೆ : ಮೊಗಗಪ್ಪಾಗ್ಗಿ 
ತಮಿಳಲ್ಲಿ ಮುಖರಭಾಷೆಯಿಂದ ಕೂರಲ್ಪಿಯೊಳರಿಕೊಳ್ಳುತ್ತಿದ್ದು, ಕಟ 


ಷಾಯಲ್ಲಿ ನೊರೆಗಟ್ಟಿ, ಮಂಟ್ಗೆವೋಗಿ - ಮಲಗಿಸಲ್ಪಡಂವನು (ಹಂತಕ: 
033-೫). [ಸಂ. ಮಂಖರಭಾಷಾ] 

ಮುಖರಸ (ನಾ). ೧. ಜೊಲ್ಲು; ಲಾಲಾಜಲ ; ನಿದ್ದೆಯೊಳ 
ಗಿಂದ ಎಚ್ಚರಿಸಿತ್ತಾ, ಬಂಜೆಗೆ ತೊರೆಗರೆಯಿಸಿತ್ತು. ಎ ಈ ಮುಖರಸ 
(ಊಡ್ಕೂಲೆ: ೦೬೯): . ೨. ಮುಖದ ಕಾಂತಿ, -- ಕಳೆ ; ವಿಭೂಷಣ 


ಪ್ರಭಾತ್ಯುನ್ನತಿ ಮಾಣಿಯುಂ ಮುಖರಸೋನ್ಮತಿ ಮಾಣದೆ ಜೈನಶತ್ವ 


ಸಂಪನ್ನರನಾಜವಂಜವಭಯ: ಗೆಲಲುರ್ಕುಮೊ ಮಾಜಲಂರ್ಕುಮೋ (ತು. 
1). [ಸಂ.] 


ಮುಖರಾಗ (ನಾ). ಮುಖದ ಬಣ್ಣ. - ರಂಗು: ಪ್ರಕಟಿತಪ್ರವಾಳೆಮಂಖ 
ರಾಗಮುಂ ಸ್ವಪ್ತಿಕಪ್ರಶಸ್ತ್ರವುಣಿದರ್ವಣಸಮರ್ಪಿತಮುಮಹಪ 
ವ ನಷ 
[Ac.] 
ಓಂದು ಬಗೆಯ ದೇಶೀತಾಳ; " ಮುಖರಿಗಾಣ ? 
ಳೆಗಳಲ್ಲಿ ಒಂದು ಪ್ರಕಾರ ; ಶ್ರೀವಿರೂಪಾಕ್ಷ 
ನೋಲಗದಲ್ಲಿ ಮುಖರಿ ದೊದಲಾದ ನುಲ್ಕು ತೆಜದ ಮದ್ದಳೆಗಳೊಳಗೆ 
ಎಎ ನುಡಿಸಿ (ನಕೂಪಾ. 60)- [ಸಂ. ಮಂಖರೀ] 
ಮುಖರ್ಮಿ (ನಾ). ಒಂಬತ್ತು ಬಗೆಯ ವಿಷದ ಹಲ್ಲುಗಳಲ್ಲಿ ಒಂದು: 
ಅವರಲ್ಲಿವೊಂಬತತ್ಹಿ ವಿಷದ ಹಲ್ಲುಗಳು ಆವಾವದೆನೆ ಕಾಳರಾತ್ರಿ ಕರಾಳಿ 
ಯಮದೂತಿ ವಿಭೀಷಣೆ ಭದ್ರಕಾಳಿ ಮುಖರಿ ಸರ್ಪದಂತಿ ಉಗ್ರಭೀಷಣಿ 


ಕಳೆಧೌತ 
ಮುಂಗಳಕಳರಮಂ ಬಳಿಸಿ (ಮಣ್ಣು ೯-೦೦೦). 


ಮುಖರ್ಮ (ನಾ). ೧. 
ಪರಾ. ವಿ. 


ಆತ್ಯುಗ್ರಭೀಷಣಿ (೦೩8. 6-3). [ಇ ಸಂ, ಮುಖರಾ ?] 


ಮುಖರಿಗಾಣ ೭೨೧೬ ಮುಖಿದಿಕಾಸ 
ಮೆಯರಿಗಾಣ (ನಾ). [ಸಂಗೀತ] ದೇಶೀತಾಳವನ್ನು ಪ್ರಯೋಗಿಸಿ ಮುಖಲೋಮಿ (ನಾ). 


ಹಾಡುವವನು: ನಾನಾವಿಧದಿ ಪ್ರಯೋಗಿಸುವುಹಾಂಗಂಗಳ್‌ ರಸಂಬೆತ್ತು 
ಬಿತ್ತರಿಪಂತಾಣ: ಮಾಡಿದಂ ಮುಖರಿಗಾಣಂ (ಮಲಫು- ೪-38) ; 
ಶರಾಜಂಂಗಣದೊಳಗೆ ಮುಂಗಳಾಚಾರಸಂಗೀತಕಮಂಂ ನೆ! ಟ್ವಿ ಮುಖರಿಗಾಣರ 
ತಾಳವಾದ್ಮಕ್ಕೋಳಾಹಳದೊಳೆಂ (ಕಠಂಘ್ರ, ೩-3 ಐ)- [ಮುಖರ್ಮಿ + ಗಾಣ್ಯ] 

ಮುಖರಿತ (ಗು ೧: ಶಬ್ದದಿಂದ ಕೂಡಿದ ; ಧ್ವನಿಸುವ : ವಧೂ 
ವರರಿರ್ವರುಮಂ. ಆಲಕ್ತಕದ್ರವಾರುಣಚರಣಸಂಚರಣರಣಿತಮಣಿ 
ನೂಪುರಮುಖರಿತವಿಗಂತರಾಂತ;ಪುರಜನಾಶೀರ್ವುದಕೋಳಾಹಳಮುಮೆಸೆಯೆ 
ಮುಂದಿಟ್ಟು ತಂದು (ಅಂತ್ಯ ೪-೪೭ ವ); ಪುಂಡವಬಳಜಳವಿಧಿಯನಳಿಕುಳ 
ರೋಂಶಾರಮುಖರಿತವಿರಾಳಕರಟತಟವಾ  ದಿರಾಗಜೇಂದ್ರಂ ಕಲಂಕೆ 
(ಶಂಕರಾ 00-೭೦ ಈ). (ನಾ). ೨. ಧ್ವನಿಯಿಂದ ಕೂಡಿದುದು ; 
ಶಬ್ದದಿಂದ ತುಂಬಿದುದು : : ಜೀರುಂಡಿಯ ಸ್ವರದಿಂದ ವನಭೂಮಿ 
ಎಲ್ಲವೂ ಮುಖರಿತಮಯಿತು (ಪಳ. ೩೪೦) ; ಶಾಂತಿನಿಕೇತನದ ಶಾಲವನದ 
ನಡುವೆ ನನ್ನ ಜ್ಲ್ಲಪನಸಭೆಯು , ಮರ್ಮರಿತವಾಗಲಿ, ಮುಖರಿತವಾಗಲಿ 
(೩೨೦ರ. 21: 0u4)- [ಸಂ] 

ಮುಖರಿಸು (ಕ್ರಿ ಶ್ರಿ). ಸ್ಪಷ್ಟವಾಗಿ ಮಾತನ್ನಾಡು ; ಹೇಳು: ಸುಖ 
ದೊಳಿರ್ದಾಗೆಲ್ಲ ಸುಮುಖರಾಗಿರಬಹುದಖಿಲವ್ಯಾಕುಲ ತಟ್ಟಿದಾಗ ಮುಖಕೆ 
ಕವಿದ ನೋವನೊದಜುಪುದರಿದೆಂದು. ಮುಖರಿಸಿ ಪೊಗಳ್ಳನಾ ಘಣಿಪ 
(493. ೭೪-೬೭). 'ಮುಖರ್ಯ ೬. - ಇಸ್ಯು] 

ಮುಖರೆ (ನಾ). ಹೆಚ್ಚು ಮಾತನ್ನಾಡುವವಳು ; ಗಳಹುವವಳು ; 
ವಾಚಾಳಿ: ಈ ಅಭರಣಗಳೆಲ್ಲಾ ಆ ದೇಹಕ್ಕೇ ಓಪ್ಪತಳ್ಳಿವು.. . ನೀನೂ 
ಅವುಗಳನ್ನೆಲ್ಲ ಒಮ್ಮೊಮ್ಮೆ ಅವಳಿಗೆ ತೊಡಿಸಿ, ಮುಂಖರೆಯಾದೀ ವಿದೇಶೀ 
ಹೆಗಸನ್ನು ಜ್ಲಾಪಿಸಿಕೊ (ಕಶಾಳುಂ. ೩೦). [ಹಂ. ಮುಖರಾ] 

ಮುಖರೋಗ (ನಾ): ಮುಖ ಅಥವಾ ಬಾಯಿಗೆ ಬರುವ ಒಂದು 
ಬಗೆಯ ರೋಗ ; ಎಕ್ಕೆಯ ಎಲೆ, ಔಡಲ . . . ಅಷ್ಟರಸ, ಈ ಸೊಪ್ಪು 
ಗಳಂ ಸಮಾನಂಗೊಂಡು ಹಳೆಯ ಕಲಶದಂ ತುಂಬಿ ನೀರಂ ಹೊಯ್ದು 
ಲೇಸಾಗಿ ಕುದಿಸಿ ಮೈನೋವವರಿಗೆ, ಮುಖರೋಗಬಾತಂಗೆ . . . ಸೇಕು 
ಗೊಳ್ಳಲು ಆ ವ್ಯಾಧಿ ತೀರ್ಗುಂ (೩ಎ. ೪); ಶುಂಠಿರಸವನ್ನು ಲೊಕ್ಕೀ 
ಸೊಪ್ಪಿನ ರಸದಲ್ಲಿ ಏಳುದಿನ ತೆಗೆದುಕೊಳ್ಳ ಲೌ ಮುಖರೋಗಂ ಮಾಣ್ಗುಂ 
(4ಳನ್ಮಿ. ೧೦೩). [ಸಂ.] 

ಮುಖರೋಮ (ನಾ). ಮುಖದಲ್ಲಿ ಬೆಳೆಯುವ ಕೂದಲು : ಮಾಸೆ : 
''`ದಮಖರೋಮಂ ಶ್ಮರ್ರು” (ತನ್ನುಕೋ, ೭೦-೨೨) ; ಆಬಾಲರಾರ್ದೂಲ 
ಮುಖರೋಮ ಕರಾಲಸ್ಬಕ್ಟೋ ಪ್ರರೂಢಶ್ಮಶ್ರುಜಾಲಂ (ಅಂತ್ಯ. ೦೩- 
೪೩ 5). [ಸಂ ಮುಖರೋಮನ್‌”] 

ಮುಖಲಕ್ಷಣ (ನಾ). ಮುಖದ ರೀತಿ; ಮುಖಚರ್ಯೆ : ಅದಳು 
ಎಳೆಹರೆಯದ್ಲಿ ಅನುಪಮಸುಂದರಿಯಾಗಿದ್ದಿರಬಹುದೆಂದು, ಅವಳಮುಖ 
ಲಕ್ಷಣದಿಂದ ವೇದ್ಯಮಗುತ್ತಿತ್ತು (ಕರು. 060) ; ಕಾದಂಬಿನಿಯ ಮ:ಖ 
ಲಕ್ಷಣ, ನೋಡಿದ ಮನುಷ್ಯ ಹೆದರುವ ಹಾಗಿಸತ್ತು (ಇಕ್ಕಳ, 31). [ಸಂ.) 

ಮುಖಲೇಪನ (ನಾ). ೧. ಯಾವುದಾದರೊಂದು ವಸ್ತುವಿನ ಮೇಲು 
ಭಾಗಕ್ಕೆ ಬಳಿಯುವ ಮತ್ತೊಂದು ಲೇಪನವಸ್ತು : ಎಲಿಕ್ಟ್ರೋ 
ಫಲಕವು ಸ್ಟೀರಿಯೋಫಲಕಕ್ಕಿಂತ ಹೆಚ್ಚು ಉಪಯೋಗವುಳ್ಳದ್ದಾದರೂ ಅದರ 


ಬೆಲೆ ಹೆಚ್ಚು . .., ನಿಕ್ಕಲ್‌ ಮುಖಲೇಪನ ಮಾಡಿದರೆ ಅದರಿಂದ ಇನ್ನೂ 
ಹುದು (ಜುತ್ರತ, ೩೦). ೨. ಮುಖಕ್ಕೆ ಹಚ್ಚಿ 


ಕೊಳ್ಳುವ ಪೌಡರು. ಸ್ನೋ ಮುಂತಾದ ಕಾಂತಿವರ್ಧಕವಸ್ತು : 
ಟಿ.ವಿ. ಯಲ್ಲಿ ಮುಖಲೇಪನಗಳ ಅತ್ಯಾಕರ್ಷಕವಾದ ಜುಹಿರಾತುಗಳನ್ನು 
ನೋಡುತ್ತೇವೆ (ಕಂ). [ಸಂ.] 


20 


30 


35 


ಮುಖದ ಮೇಲೆ ಉದ್ದಕೂದಲುಗಳುಳ್ಳ 
ಒಂದು ಬಗೆಯ ಕೀಟ ; ಜಿರಲೆ: ``ಮುಖಲೋಮಿ ತೊಂಡಂಗಿ 
ಯಕನ್ಶಿಂ' (ಮಂಗಾ ೫-0೩) [ಸ0. ಮುಖಲೊಮಿನ್‌) 

ಮುಖವರ್ಣಿಕೆ (ನಾ). (ನೃತ್ಯ. ನಾಟಕಗಳಲ್ಲಿ) ಮುಖಕ್ಕೆ ಹಚ್ಚುವ 
ಬಣ್ಣ. ಬಣ್ಣದ ಅಲಂಕಾರ, ವೇಷ ಮುಂತಾದುವು: ಕಥಾನಕದ 
ಪಾತ್ರಗಳಿಗೊಪ್ಪುವಂತೆ ವೇಷ, ಮುಖಎರ್ಣಿಕೆಗಳನ್ನು ಸೃಪ್ಛಿಸಿದರು 
(ಹುಬ: 00)- [೫ಂ. ಮುಖವರ್ಣಿಕ] 

ಮುಖವಸ್ತ್ರ (ನಾ). ೧. ಮುಖವನ್ನು ಒರೆಸಿಕೊಳ್ಳಲು ಬಳಸುವ 
ಬಟ್ಟೆ ; ವಖಖಪಾವಡ : ಮುತ್ತಿನುರೆ ಛತ್ರ ಚಾಮರ ಕು 
ವ, 


ಸ್ಯ ಚ... 
ಜನ ಮುಖವಸ್ತಯೆತ್ತಿ ಬೀಸುವ ಧವಳಚೌರಿಯ ಚಡಾ ರಿಕ್ಕಲಧಿ 
ಪತ್ತರಿಸುತ (ನರನೋ- ಹಡದ ಕನ್ನಡಿ ಹೂಜೆ ಕಾಳಜಿ ಮುಖವಸ್ತ್ರ 
೬ ೬ ಮಚ್ಚಧ್ವಜವಂಂತು (ನರೋ. ೫-೩6). “ಕರವಸ್ತ್ರ' ಪರು. 
ಪಿ. (ಪ್ರತಿಮಾಪ್ರತಿಷ್ಮಾನದ ವಿಧಿಯಂತೆ) ಮುಂಭಾಗದಲ್ಲಿ 
ತೊಡಿಸುವ ಬಟ್ಟೆ (? ): ಅಚಾಲ್ಯಪ್ರತಿಮೆಯಂ ಪಂಚಗವ್ಯಶುದ್ಧಿಯಂ 
ಮಾಡಿ ಸುಗಂಧಾನುಲೇಪನಂಗೆಯ ಸಿ ದರ್ಭೆಯಿಂದಲಂಗರಿಸಿ. ಮುಖವಸ್ತ್ರ 
ಮವಿಕ್ಕಿಯಿರಿಸುವುದು (ಪ್ರತ್ಸಾ. 2-2 ನ). [ಸಂ.] 
ಮುಖವಾಡ "ಮೊಗವಡ' ನೋ. 
ಮುಖವಾದ್ಯ (ನಾ). ಬಾಯಿಯಿಂದ ಊದುವ ಕೊಳಲು, ನಾದಸ್ವರ 
ಮುಂತಾದ ವಾದ್ಯ ; ಸುಷಿರವಾದ್ಯ. [ಸಂ.] 
ಮುಖವಾರ್ತೆ (ನಾ). ಸಮಾಚಾರ ; ಸುದ್ದಿ ; ವಿಷಯ ; ಎಚಾರ : 
ಧರ್ಮಪತ್ರಂ - . . ವಿದುರನಟ್ಟಿದೋಲೆಯಾತಂ ಬಂದೇಕುಂತದೋಲೆಯ 
ನಿಕ್ಕಿದೊಡೆ ಮುಖವಾರ್ತೆಯೇನೆಂದೊಡೆ (6. 60-೩6 ಐ). 
[ ಸಂ. ಮುಖಮರ್ತಾ] 
ಮುಖವಾಸ (ನಾ). ೧. ಬಾಯಿಯನ್ನು ಸುವಾಸನೆಗೊಳಿಸುವ 


(ದ 


ಒಂದು 


ಬಗೆಯ ಪರಿಮಳದ್ರವ್ಯ : ವಿಧವಿಧದೊಳೆಸಿವ ಶುಸುಮೋತ್ಕರದ 
ಪರಿಮಳದ ಮಧುರಾಸಿವಕೆ ತಮ್ಮ ಮುಖವಾಸದೊಳ | ಪಿನಧರೆದಿನಿದಂ 
ಬೆರಸುವಂತೆ ಮೊಗಮಿಟ್ಟು ಪೊಂಬಟ್ಬಲೊಳ್ಳವಿದು (ತೈಮಿರಾ- ೦೫-೪೩); 


ಗಂಥಹುಡಿಯರಂಗಡಿಗೈದಿ ಕಮ್ಮೆಣ್ಣಿ ಕಸ್ತುರಿಯ , . 


* ಕಾಂಬೂಲಮುಖ್ಯ 
ಮುಖವಾಸಗಳನೂ 


ತೆಗದು. ಮುನ್ನಡೆದು (ನನನೋ- 0೭-೩೦). ೨. 
ಮುಖಕ್ಕೆ ಕಟ್ಟಿಕೊಳ್ಳುವ ಬಟ್ಟೆ, ವಸ್ತ್ರ: ಪರಿಮಳಂ ತೀಡಿದೆ 


ಕಡೆಗೆ ಸಂಗಂಗೆನುತೆ ಚರಿತದಿಂ ಮುಖವಾಸಮಂ ಸುತ್ತಿ ರಂಜಸುತೆ. 
(6. ೩-೦೬). [ಸೇ.] 
ಮುಖ 


ಮುಖವಾಸನ (ನಾ). ೧. ಎ ಮುಖವಾಸ ೧: “ಅಮೋದೀ, 
ಮುಖವಾಸನಃ - ೨ ಪಚ್ಚಕರ್ಪೂರ ಮುಂತಾದ ಮುಖಪರಿಮೃಳಕ್ಕೆ 


ತಕ್ಕ ಸುದ್ರವ್ಯದ ಹೆಸರುಗಳು” (ಸಿರ್ಯಾಂಕಿ- ೪೬). ವಿ. ಇ ಮುಖ: ಸ್ಟ್ರ೨: 


ಆವಾಹನ ಆಸನ್ನ , , - ನೈವೇದ್ಯ ಮುಖವಾಸ ಆತ್ಮಾ 
ರೋಪಣಮೆಂಬ 'ಶದುಪಚಾರಂಗಳಂ ಸೆಮಂತ್ರಕಮಾಗಿ ಮಾಡಿ 
(ಏಜೇಕ, ಇ). [Ao.] 

ಮುಖವಿಕಾರ (ನಾ)- (ಮನಸ್ಸಿನ ಭಾವನೆಗೆ ತಕ್ಕಂತೆ) ಮುಖದಲ್ಲಿ 
ಉಂಟಾಗುವ ಬದಲಾವಣೆ, -- ಮಾರ್ಪಾಟು ; ಮುಖಭಾವ : 


ಪರುಷಾಳಾಪಮೃಮತಿನಿಷ್ಠುರವಿ: 


[ಮುಖವಿಕಾರಮುಂ ಮಜಿರೆಯ 

ತರಳಾಪಾಂಗಮುಮಾಕೆಯ ದರಹಸಿತಮಂಮಜಯೆ ಪೇಟ್ಸುುಮಜಕವಮು 
ನೆರ್ದೆಯೊಲ್‌ (ಕಂರಾ. ೩-೦೦೪); ನಾನು ಹೇಳಿದ್ದೆಲ್ಲವನ್ನೂ ಅವರು ಯಾವ 
ಮುಖವಿಕಾರವಿಲ್ಲದೆ ಕೇಳಿಸಿಕೊಂಡರು (649). [ಸಂ.] 

ಮುಖವಿಕಾಸ (ನಾ). ಮುಖವು ಅರಳುದಿಕೆ, - ಹಿಗ್ಗುವಿಕೆ : 


ಭ್ರಮಣಚೀ 'ವಭವನದೆ ಮುಖವಿಕಿಾಸದಲ್ಲಿ ತಮದ 


ಮುಖವಿಕೃತಿ 


ಭುಜವಿಕ್ರಮ ಛಡಾಳಿಸಲೆದ್ದು ಭೂಪೋಸ್ತಮನು ಕೊಂಡನು ಗದೆಯನ್ನು 


(ಕುರಾಗ, ೭-೧೪). [ಸಂ.] 

ಮುಖವಿಕೃತಿ (ನಾ). ಎ ಮುಖವಿಕಾರ ೨: ಭಂಗದಲಿ ಸಂದೇಹ ಮಂಖ 
ವಿಕೃತಿಯಲಿ ದುರ್ನಿತಿ ಇಂಗಿತದಲಾಂಗಿಕದ ಭಾವಾಭಂಗಪರಿಯನು ಯೋಗ 
ಯುಕ್ತಃ ನಯಂಗಳಲಿ ತಿಳಿದುಸುರದಿರ್ದುದು ಸಭೆ ಸುಭೀತಿಯಲಿಿ (ಕುಷ್ಮಾಸು 
೧%-೪೬)- [ಸಂ,] 


ಇತ್ತ. ತಿರುಗಿಸುವಿಕೆ : 


ಫೆ 


ಮುಖವಿಕ್ಷೇಪಣ (ನಾ). ಮುಖವನ್ನು ಅತ್ತ 


ಬಲದ ಕೋಡ ಮೇಲೆ ಕೆಯ್ಯಂ ಪೇಜ್‌ ಮ: 
ನಿನಾದದಿ ಬೃಂಹಿತಂಗೆಯ್ವ ವಿಜಯೆಗಜಮಂ (ಕಂತಠಾ- ೪-೪೫ ನ). [ಸಂ.] 

ಮುಖವೀಣೆ (ನಾ). ಬಾಯಿಂದ ಊದಿ ಬಾರಿಸುವ ಒಂದು ಬಗೆಯ 
ವಾದ್ಯ : ಮುಖವೀಣೆಯ ಮೋಹಿಗಳಿಂದಂ ರಾವಣವೀಣೆಯ ರಂಜಕರಿಂ 

ಅಖಳನಿಯೋಗದಚ್ಚು ಳಾಯ್ತರಿಂದೊಪ್ಪದತ್ತಾ ಮಹಾ 
ಲಿಂಗದಾಸ್ಕಾನಂ (ಕಬ್ಮಾರ. ೪-೪0೪); ತಾಳ ದಂಡಿಗೆ , . , ವಿವಿಧ 
ವಿದ್ಯುಜಾಲ ಮುುಖವೀಣೆಗಳ ತಂದಿಳುಪಿದರೆ (ಬಗತ. 3೨-೩೯) ; ನುಡಿಸು 
ವವನ ಶ್ವಾಸ ಇಳಿಯಿಂದ ನುಡಿಯುವ ವಾದ್ಯಗಳು ; ಕೊಳಲ, ನಾಗಸ್ವರ 
ಎ - ಮುಖವೀಣೆ, ಶಣೈವುದ್ಯಗಳೂ ಈ: ಪಂಗಡಕ್ಕೆ ಸೇರುತ್ತವೆ 
(ಕಂಗೀಕಂ. ೨೨0). [ಸಂ. ಮುಖವೀಣಾ] 

ಮುಖವೇಣು (ನಾ). - ಮುಖವೀಣೆ : ರಂಧ್ರಗಳಲ್ಲಿ ಮುಯುಸಂಚುರದ. 
ಮೂಲಕ ನಾದವನ್ನು ಸೃಷ್ಠಿ ಸುವುವು ಎರಡನೇ ಸುಷಿರಜಾತಿ : ಕೊಳಲು, 
ಸನ್ನಾಯಿ, ಮುಖವೇಣು ಮೊಪಲುದವು (೫ನಕ: ೯4). [ಸಂ] 

ಮುಖಶಾಲೆ (ನಾ). ದೇವಸ್ಥಾನ ಅಥವಾ ಭವನಗಳ ಮುಂಭಾಗದ 
ಹಜಾರ ; ಮುಖಮಂಟಪ ; ಮೊಗಸಾಲೆ : ಈಶ್ವರಸೆಟ್ಟಿ ಎರಡು 
ದೇಗುಲದೆ ಕಳೆಸಮನಿಡಿಸಿ ಮುಖಶಾಲೆಯು ಸಮೆಯಿಸಿ (8ಸಶ. ೫೦-೦೨: 
1005) ; ಪಚ್ಚೆಯ ತೊಲೆ ಪವಳದ ಕಂಬ ಬೋದಿಗೆ ನಿಚ್ಚಳವಹ ನೀಲದಿಂದ 
ಮುಚ್ಚುಳ ಮುಖಶಾಲೆಯ  ಮಣಿಮಂಟಪವಚ್ಚರಿಯಾಗಿರುತಿಹುದು 
(ತ್ರಫ330- ೭-50)... " ಮೊಗಸಾಲೆ ' ಫರಾ: [ಸಂ, ಮುಖಶಾಲಾ) 
ಖಖಶುದ್ಧಿ (ನಾ). ೧. ಬಾಯಿಯನ್ನು ಮುಕ್ಕುಳಿಸುವುದು. ೨. 
(ಉಕ) ತಾಂಬೂಲ: [ಸಂ.] 

ಮುಖಶ್ರೀ (ನಾ): ಮುಖದ ಸೌಂದರ್ಯ, - ಚೆಲುವು: ಕ್ಷಾಯಿಕ. 
ದೃಷ್ಟಿ ತುಷ್ಟಿಯೊಳೊಡಂಬಡೆ ಜೆ, ೈನವಯೋಮ್ಮತಂ ಮುಖಶ್ರೀಯ ಪೊದ 
ಟಿಯು ಬೆಳಗೆ (ಕಾಂತಿತು- ೦-೪): [ಸಂ,] 

ಮುಖಸಂಧಿ (ನಾ): [ಕಾವ್ಯಮಾ] ಐದು ಅರ್ಥಪ್ರಕೃತಿಗಳೂ ಐದು 
ಅವಸ್ಥೆಗಳೂ ಕ್ರಮವಾಗಿ ಸೇರಿದರೆ ವಸ್ತಾವಿನಲ್ಲಿ ಆಗುವ ಮುಖ, 
ಪ್ರತಿಮುಖ. ಗರ್ಭ, ಅವಮರ್ಶ -ಮತ್ತು ಉಪಸಂಹೃತಿಯೆಂಬ 
ಐದು ಬಗೆಯ ಸಂಧಿಗಳಲ್ಲಿ ಮೊದಲನೆಯದು : ಅದರ "ಮುಖ 
ಸಂಧಿ 'ಯೆಂಬ ಮೊದಲನೆಯ ಭಾಗದಲ್ಲಿ ಕಥೆ ಇನ್ನೂ ಬೀಜರೂಪವಾಗಿರು 
ತ್ತದೆ (ಕೈರಿಡಿ- 506)- [ಸಂ.] 

ಮುಖಸಾಲೆ ` ಮೊಗಸಾಲೆ” ನೋ. 

ಮುಖಿಸಿರಿ ' ಮೊಗಸಿರಿ' ನೋ. 


- ಮೇಣ್‌ 


ಮುಖಸುತ್ತು (ನಾ): ಕಕ್ಕಾಬಿಕ್ಕಿ; ಗೊಂದಲ ; ಕಕಮಕ: ನಿನ್ನೆಯ 


ಯುದ್ಧದಲ್ಲಿ ನೀವು. .. ಯಾವ ಶೌರ್ಯವನ್ನು ತೋರಿಸಿದಿರೋ ಅದರಿಂದ 
ಯವನಸೇನೆಗೆ ಮಂಖಸುತ್ತಾಗಿದೆ ೯) ; ತಂರಂಕರನ್ನು 
ಇಟ್ಟುಕೊಳ್ಳೆತಕ್ಕದ್ದೇನೋ ನನಗೆ ಸರಿಯಾಗಿ ತೋರುವುದಿಲ್ಲ. ಈ ವಿಷಯ 
ದಲ್ಲಿ ಬಹು ಮುಖಸುತ್ತಾಗಿದೆ (ಮುಕುಗ- ಇ). [ಮುಖ 4 ಸುತ್ತು] 
ಮುಖಸುರತ (ನಾ). = ಮುಖರತಿ : ಮುಖಸುರತಂ ಮುುನಿಗಳಿಂ 
ದೂಷಣೆಯಪ್ಪುದರಿಂ . . . ಪೇಳೆಲಿಲ್ಲ (ಉಕಾ. 390). [ಸಂ] 


(ಕೊಕೊ. 


೭೨೧೭ 


pS 


| 


48 


ಮುಖಾಣಿ 


ಮುಖಸ್ತುತಿ (ನಾ)- ಎದುರಿನಲ್ಲೇ 
ವುದು, - ಪ್ರಶಂಸೆ ಮಾಡುವುದು : ಇದನ್ನು ಮಾತ್ರ ಮುಖಸ್ತುತಿ 
ಯೆಂದು ತಿಳಿಯಬೇಡಿರಿ (ಅನ್ನ. ೦೬೫). [ಸಂ.] 

ಮುಖಸ್ಥಾನ (ನಾ). ಪ್ರಮುಖವಾದ ಸ್ಥಳ: ಆ ಭೂಭಾಗದೊಳ್‌ 
ಕುನ್ನಳಂ ತಾನತ್ಕೂರ್ಜ್ಜಿತಮಲ್ಲಿ ಭೋಗಿಜನರಮ್ಯಂ ಬೆಳ್ವೊಲಂ ತನ್ಮುಖ 
ಸ್ಥಾನಂ ಶೋಭಿಕುಮಾಗಳುಂ ಪುರಿಕರಶ್ರೀರಾಜಧಾನ್ಮಾಹ್ವಯಂ (೩. 

1074). [ಸಂ.] 

ಮುಖಹೀನ (ನಾ). ಸಂಕೋಚಸ್ವಭಾವದವನು ; ಮುಖಹೇಡಿ : 
ಆಪರಿಚಿತಸ್ಥಳಕ್ಕೆ ಹೋದರೆ ಅವನು ಉದ್ಯಟನಾಗತತ್ತಾನೆ. ಇಲ್ಲವೆ ಮುಖ 
ಹೀನನಾಗುತ್ತಾನೆ (ಶಕ. ೧), [70.7 

ಮುಖಹೇಡಿ, ಮಖೇಡಿ, ಮುಖೇಡಿ (ನಾ). ಸಂಕೋಚಪ್ರವೃತ್ತಿಯ 


(ಅಕಾರಣವಾಗಿ) ಹೊಗಳು 


ಹಸ, ೫೭-೦೪ ; 


ವ್ಯಕ್ತಿ ತಃ ಸಿಗ್ಗಾಳಿ 8 ಲಜ್ಜೆಯಿಂದ ಕೂಡಿದ ; ನಾಚುವ ; ಮುಖಹೇಡಿ 
ಯಾದ ; ಸಂಕೋಚಪ್ರಕೃತಿಯ ; ಸಿಗ್ಗಾಳಿ ಗ (80/01, wove 


“ಮುಖಣೇಡಿತನ' ಪರಾ. ಮಹೇಡಿ ; ಸಮುದ್ರ ಶಾಂತವಾಗಿದೆ, 
ಗಾಳಿ ಮಖೇಡಿಯಂತಿದೆ (8066. 11. ೨೦೭) : ದಾಮಂ ಎಲ್ಲಾ ಅವರಪ್ಪನ 
ಹಾಗೇ ಮಖೇಡಿ (ಕೃಶ್ಯಂ- 0೬). ಮುಖೇಡಿ : ಅವಳ ಸ್ವಭುಿವವೇ 
ಹಾಗಂದ್ರೆ, ಮೊದಲಿನಿಂದಲೂ ಅರು ಮುಖೇಡಿ (ಕಂಸು- ೨೫೩). 
ಹೆಡ್ಕಾಸ್ಟರ್‌ ಲಕ್ಷ್ಮಣರುಯರು ಸುಬ್ಬುವಿನ ಚೆನ್ನು ತಟ್ಟಿ ನೋಡಿದೆಯಾ. 
ಮುಖೇಡಿಯಾಗಬಾರದು ” ಎಂದು ಬಹಳ ಹೊಗಳಿದರು. (ಂನುಕಾ: ೩೦)- 
“ ಮುಖೇಡಿತನ ' ಪರಾ. [ಮುಖ * ಹೇಡಿ ( ಎ ಪೇಡ್ಕಿ ) 
ಮುಖಹೇಡಿತನ, ಮಖೇಡಿತನ, ಮುಖೇಡಿತನ (ನಾ). ಸಂಕೋಚ 
ಸ್ವಭಾವ ; ನಾಚಿಕೆಯ ಪ್ರವೃತ್ತಿ: ಮಕ್ಕಳು ವಿಲಕ್ಷಣರೀತಿಯಲ್ಲಿ 
ವರ್ತಿಸುವರು . ೩ . ಕೆಲವರಿಗೆ ಮುಖಖೇಡಿತನ (ಶಿಕ್ಮರ. ೬೪೮ ; ಒಂದು 
ವಿಧವಾದ ಮುಖಹೇಡಿತನ ಅವನನ್ನು ಎಲ್ಲರಿಂದ ಬೇರೆ ಮಾಡಿತ್ತು 
Gas. ೬೬) - ನಿಖೇಡಿತನ ; ಈ ಮಖೇಡಿತನವನ್ನು ಬಿಟ್ಟು 
ನಾಲ್ಕುಜನರ ಜತೆ ಓಡಾಡುವುದನ್ನು ಕಲಿ (ಕೊಂ). ಮುಖೇಡಿತನ : 
ನೀನು ಅವಳಿಗೆ ಬುದ್ಧಿ ಹೇಳಿ ಮುಖೇಡಿತನ ತಪ್ಪಿಸಬೇಕು (ಕೊ40- ೨೩೬) » 
[ ಮುಖಹೇಡಿ  - ತನ] 
ಮುಖಾಂತರ (ಅ). ಆ: ಮಾರ್ಗವಾಗಿ; ಮೂಲಕ: ಜೋಡು 
ರಿಪೇರಿಯವನ ಮುಖಾಂತರ ನನ್ನ ಕೊಬ್ಬು ಕರಗಿತ್ತು (ವೈರ್ಯ ವಿ. ೦೦೩) ; 
ಬಿಂದಣ್ಣ . . , ವೈನಿಯ ಮುಖಾಂತರ ಅಣ್ಣನ ಪರವಾನಿಗೆ ಪಡೆದುಕೊಂಡ 
(ವೃ ೦). 
ಮುಖಾಂತರವಾಗಿ ಇ. ಬೇರೆಯವರ (ಮಾತಿನ) ಮೂಲಕವಾಗಿ : 
ನಮ್ಮ ಅಪ್ಪಾಜಿಯೆವರ ಪ್ರಾಕಾರಭ್ಯ ಅಳಗಿಯ ಮನವಾಳ' ರಾಮಾನುಜ 
ಜಿಯ್ಕರವರ ಮುಖಾಂತರಮುಗಿ ನಡೆಸಿಕೊಂಡು ಬರುವ ನಿತ್ಮಕಟ್ಟಳೆ. 
ಕೈಂಕರ್ಯ (ಎಕ. 211, ಶ್ರೀಗೆ: 000-049; 1754); ಸೃಷ್ಟಿಯ 
ಮುಖಾಂತರವಾಗಿ ಕಾಣಿಸುವ ಆತನ ಮಹಿಮೆಯ ಕುರುಹುಗಳನ್ನು 
ತಿಳುಕೊಂಡು ಕೃತಜ್ಞರಾಗಿ ಭಕ್ತಿಯಿಂದ ನಾವು ಆತನನ್ನು ಯಾವಾಗಲೂ 


ಸೇವಿಸಬೇಕು  (ಮುಂಂಣದಿಂ. ೪-೬೨). [ಮುಖ] 
ಮುಖಾಡ "ಮೊಗವಡ' ನೋ. 


ಮುಖಾಣಿ (ನಾ). ಒಂದು ಬಗೆಯ ತೆರಿಗೆ: ಯಾ ಪಾರೆಪತ್ಯಗುರ 
೩ ಸೇನಭೋಗರು ಸುಂಕದ ಸೇನಬೋಗರು ಸಹ ಜನ ೧ಕ್ಕೆ ೧ ಮುಖಾಣಿ 
 » ಎ ಪರುಷಂಪ್ರತಿಯೂ ಪ್ರತಿವರುಷಂಗಳಿಗೂ ಮಹದೇ [ವೇ ]ಕ್ವರ 
ಸ್ವಾಮಿಯವರ ಭಂಡಶರಕ್ಕೆ ಕೊಡುವ ಹಾಗೆ ಕಟ್ಟಳೆಯನ್ನುಮಾಡಿಸಿಯಿಥೇವೆ 
(ಎಕ. Ix: ಕನಿ, ೯9-38 ; 1662) 
(1? 4 <ಕಾಣಿ] 


ಮುಖಾಬಿಲೆ ೭೨೧೮ ಮುಖ್ಯನ್ಯಾಯಾಧೀಶ 
ಮುಖಾಬಿಲೆ " ಮೊಕಾಬಿಲೆ" ನೋ. ವಾದುದು ; ಪ್ರಧಾನವಾದುದು ; ಮಹತ್ವವಾದುದು : "`ಆಗ್ರ್ಯಂ, 
ಮುಖಾವಿಂ (ನಾ)- ೧. ಒಡೆತನ ; ಸ್ವಾಮ್ಯ : ಅವನ ಮುಖಾಮಿಗೆ ಪ್ರಧಾನಂ, ಪ್ರಮಂಖಂ, ಪುರೋಗಂ, ಮುಖ್ಯಂ . - - ಆಗ್ರಣೀಃ-- 


೧೨ `ವರಹದ ಭೂಮಿಯನ್ನೂ ಕೊಡುವದು (ಕುಸಾವಂ- 3, 36). 2. 
ಒಡೆತನೆವುಳ್ಳೆ ವನು; ಸ್ವಾಮ್ಯವುಳ್ಳವನು: ವಸ್ತಾಭರಣವವಿರತಂ ಕೊಡು 
ತಿರುವರೆಂಬ ವರದಿಗೆ ಮುಖಾಮಿಗಳು ಕಾದಿರುತಿರ್ಪರು (ಕೃತ್ಮಂ-3-03)- [?] 
ಮುಖಾವಿತನ (ನಾ). ಎ. ಮುಖಾಮಿ ೧; ದೊರೆಗಳದರು. . - 
ಲಕ್ಷ್ಮಯ್ಯೆಂಗಾರಿ ಎಂಬವನಿಗೆ ಈ ಪರಕಾಲಮಠದ ಮುಖಾಮಿತನವನ್ನು 
ನೇಮಕ ಮಾಡಿಸಿದರು. (ಶನಿಶಾವಂ- 1: 0೬೩): [ಮುಖಾಮಿ.-ತನ] 
ಮುಖಾಮುಖಿ (ಗು). ೧. ಪ್ರತ್ಯಕ್ಷದಾದ : ನೇರವಾದ : ಪ್ರತಿಯೆ. 
ಮತದಾರನಿಗೂ ಮತ್ತು ಹುರಿಯಾಳುವಿಗೂ ಮುಖಾಮುಖಿ ಸಂಬಂಧವ! 
ಒದಗಿಸಿಕೊಂಡು ಅವರಿಗೆ ಹೇಳಿಕೊಳ್ಳುವ ವಿಚಾರ, ಹೊಸಮನಿಯದು 
(ಕನ. ೯0) ; ಅವರಿಬ್ಬರೂ ಮುಖಾಮುಖಿ ಬೆಟ್ಟೆಯಾಗಲಿ, ಗೌಪ್ಯದ 
ಹಿಂದುಗಡೆಯಲ್ಲಿ ದಟ್ಟಯಿಸಿದ್ದ ಕತ್ತಲೆ ತೊಲಗಲಿ ಎಂದು ಅವಳ ವಿಚಾರ 
(68. 040). (ನಾ). ೨. ಭೇಟಿ; ಸಂದರ್ಶನ: ಹಿಂದೊಮ್ಮೆ 
ನೀನಲ್ಲಿ ಹೋಗೆ, ನಿನ್ನಯ ಬಯಕೆ ನೆರೆಯದೆಂದರಿತೊಡಂ ನಿನ್ನ ಜೀವಕೆ 
ಮೋಸವಿರದೆಂದೆ ಬೀಳ್ಕೊಟ್ಟೆ ನಿನ್ನನೀ ಹೊಸ ಮುಖಾಮುಖಿಯೊ ಜೀವಕ್ಕೆ 
ಮುಳುವೆಂದೆ ಮನಸಿನ ಕವಲು 1 (ಜತ್ಕರೆ. ೦೯-೩೫)- [ಸ0.] 
ಮುಖಾರ (ನಾ). ಮನೆಯ ಮುಂಭಾಗ ; ಆ ಗೇಟಿನಿಂದ ಮನೆಯ 
ಮುಖಾರದ ವರೆಗೂ ಹೂವಿನ ಗಿಡಗಳ ಮತ್ತು ಚಿತ್ರವೃಕ್ಷಗಳೆ ವಲಯಾ 
ಕಾರಮದೊಂದು ತೋಟವು ರಚಿಸಲ್ಪಟ್ಟಿತ್ತು. (ಕಾಯತ- 3). ₹7? 7 
ಮುಖಾರಿ (ನು). [ಸಂಗೀತ] ಒಂದು ರಾಗದ ಹೆಸರು: ಮುಖಾರಿ 


ಸ 


ಹಿಂದೋಳವಸಂತವೆಂಬವೇ ವಸಂತಮಿಶ್ರರಾಗಂಗಳು (ಏನೇಕ- ೦೪೯) ; 
ವರವಸಂತ ಮುಖಾರಿ ಗಜ್ಜರಿ. , . ನೋಹನದ ರಾಗಂಗಳಲಿ ಪಾಡಿದರು 
(ಈರನ. 009) ; ಮುಖಾರಿ ಪ್ರಸಿದ್ಧ, ಪ್ರಾಚೀನರಾಗ. ೨೦ನೇ 


ಮೇಳಕರ್ತ ನಠಭೈರವಿಯಲ್ಲಿ ಜನ್ಮ (ಸಂಗೀತಂ- ೦೩೪)- [ಸಂ.] 
ಮುಖಾನಲೋಕನ (ನಾ). ಮುಖವನ್ನು ನೋಡುವುದು; ಮುಖ 
ದರ್ಶನ ; ಅವರು ಪಿತೃಗಳ ಮರಣಾನಂತರ . . , ಬಹಳ ವರ್ಷಗಳಿಂದಲೂ 
ಅನ್ಯೋನ್ಯಮುಖಾವಲೋಕನವಿಲ್ಲದವರಾಗಿದ್ದರು (ಕಳ. 0). [ಸಂ.] 
ಮುಖಾಸಿ `ಮೊಖುಸ' ನೋ. 
ಮುಖಾಸೆ "ಮೊಖಾಸ' ನೋ. 
ಮುಖ (ನಾ) ಅಧಿಕಾರಿ; ಮುಖ್ಯಸ್ಥ: ಮಠಗಳ ಮುಖಿಗಳೂ, 
ತಿರುನಂದಿಯ ಕೈಲಾಸದೇಗುಲದ ಸ್ಥಾನಾಧಿಪತಿಗಳೂ ಸರ್ವಮಾನ್ಯದತ್ತವಾಗಿ 
ಭೂಮಯನ್ನು ಅನುಭವಿಸುವಂತೆ ರಾಜಾಜ್ಞೆ ಇತ್ತು (ತುಳುಕಾ. 0೦): 
[ «ತುಳು, ಮುಖಿ] 


ಮುಖೇಡಿ " ಮುಖಪೇಡಿ ' ನೋ. 
ಮುಖೇಡಿತನ ' ಮುಖಹೇಡಿತನ” ನೋ: 
ಮುಖ್ತ್ಯಾರ್‌ * ಮೊಖ್ತಿಯಾರ್‌ ' ನೋ: 


ಮುಖ್ರ್ಯಾಕನಾಮೆ " ಮೊಖ್ತಿಯಾರ್‌ನಾಮ ' ನೋ. 

ಮುಖ್ಯ (ಗು). ೧. ಬಾಯಿ ಅಥವಾ ಮುಖಕ್ಕೆ 'ಸಂಬಂಧಿಸಿದ. 
ಪಿ. ಪ್ರಮುಖವಾದ ; ಪ್ರಧಾನವಾದ : ಸರ್ವಜ್ಞತ್ವ ಸರ್ಮೇಶ್ವರತ್ವ 
« - - ಸರ್ವಶಕ್ತಿತ್ವಾದಿಗಳೇ ಈಶ್ವರನ ಮುಖ್ಯಗುಣಗಳು ((ನೇಳ- ೨6): 
೩. ಉನ್ನತಮಟ್ಟದಲ್ಲಿರುವ ; ಶ್ರೇಷ್ಠವಾದ ; ಮೊದಲ ದರ್ಜೆಯ. 
೪. ಅತ್ಯಂತ ಮುಂದಿರುವ ; ಅಗ್ರಸ್ಮಾನದ. ೫. ಮೊದಲಾದ ; 
ಮುಂತಾದ : ಲಕ್ಷ್ಮಿ ನಿಜವಲ್ಲಭೆ ಜುಪ್ನವಿ ತನ್ನ ಪಾದಪದ್ಮೋದಕ 
ಮಿಂದ್ರಮುಖ್ಯದಿವಿಜರ್‌ ಸ್ವಪರಿಗ್ರಹಂ . (8ಗು. ೦-೨೦);  ಸೆರಸಿಜಾಸನ 
ಮುಖ್ಯದೇವರನೊರಸುವಂ ಗಡ (04. ೨೩-೨೨). (5 


ನಾ). ೬. ಪ್ರಮುಖ 


ಜಿ 


46 


'[ಮುಖ್ಯತೂರ್ಯ (ನಾ)- (?) : 


ಈ ೧೩ ಮುಖ್ಯಂ'' (ಕಊಯು ೦೦೩-೫) ; ಬಡವನಾಗಲಿ ಬಲ್ಲಿದ 


ನಾಗಲಿ ಇನಿತು ಮುಖ್ಯವಾಗಿ ಮಾಡಸಿಕೊಂಬುದು ಜಂಗಮಸ್ಥಲ 
(0೫೭. ೩) ; ಕೊಡಿ ನುಡಿವೆಡೆಯೊಳೆಂದುಂ ಕೂಡದು ಲಿಂಗತ್ರಯಕ್ಕೆ 


ತರತಮಥಾವಂ ನೀಡುಂ ವಾಕ್ಯದ ಕಡೆಯೊಳ್‌ ಕೂಡಿರ್ದುದದಾವುದದುವೆ. 
ಮುಖ್ಯಮೆನಿಕ್ಯುಂ (ಕನುರ. ೦೪) ; ರಸಾಭಿವ್ಯಕ್ತಿಗೆ ಮತ್ತೊಂದು 
ಮುಖ್ಯವಾದ ನಿಯನುವೆಂದರೆ"ಮುಖ': 'ಪ್ರತಿಷಣಖ', 'ಗರ್ಭ', 
*ಅವಮರ್ಶ', “ನಿರ್ವಹಣ' ಪಂಚಸಂಧಿಗಳನ್ನೂ . . . ಕೇವಲ ರಸಾಭಿ 
ವ್ಯಕ್ತಿಯ ದೃಷ್ಟಿಯಿಂದಲೇ ರಚಿಸುವುದು (ರೃಠ್ಕಾಕೋ. 080). ದ: 
ಶ್ರೇಷ್ಠವಾದುದು ; ಉತ್ತಮವಾದುದು : “ಪ್ರಧಾನಂ, ಪ್ರಮುಖಃ, 
ಪ್ರವೇಕಃ- ಉತ್ತವಂಃ ಮುಖ್ಯಃ . - - 
೧೭ ಮುಖ್ಯವಾಗಿಯೂ, ಉತ್ತಮವಾಗಿಯೂ: ಇತರದಿಂದೆ ಅಪ್ಲೇಕ್ಷಿಸ 
ಲೃಡಶಕ್ಕದ್ದಾಗಿಯೂ ಇರುವ ಶ್ರೇಷ್ಠವಾದಂಥಾದ್ದರ ಹೆಸರುಗಳು” 
(ಶಾಂತಿ: ೩೩). ರೆ. ಪ್ರಧಾನನಾದವನು ; ಪುಮುಖಿವ್ಯಕ್ತಿ: 
“ಅಗ್ರೇಸರಂ ಪುರಸ್ಸರನಗ್ರಣಿ ಮುಖ್ಯಂ ಪುರೋಗವಂಂ ಪ್ರಷ್ಠಂ''(ನಸ್ತುಕೋ. 
೩-೪); ಅವರ್ಣವಾದಕ್ಕೆಡೆಯಾಗದೊಳ್ಳಿಂದವರ್ಣಿಕಾಮರ್‌ ಗುಣವೃದ್ಧಿ 
ಧಾಮರ್‌ ದಿವಾಳರರ್‌ ವ್ಯಾಕೃತಿನಾಮಿಗಳ್ವೋಲ್‌ ದಿವಕ್ಕೆ ಪನ್ನಿರ್ವರಃ 
ಮುಖ್ಯರಾದರ್‌ (ಕಾಕ್ಕಾತ. ೧೩) ; ಮಲೆಯನೆತ್ತಿ ಮುಗಿಲೊಡೆಯನ ನಕ್ಕ 
ವನೇ ದೊರೆ ನಿನಗೆಂದೇ ಈ ಮುಖ್ಯನ ಕಳಿಸಿಹನೇ (ಗೋಳುಂ. ೪೭-೦೩). 
೯. ಅಗತ್ಯವಾದುದು ; ಅವಶ್ಯವಾದುದು : ಈ ಕಾಲದಲ್ಲಿ ಎಲ್ಲ 
ವಿಚಾರಗಳಲ್ಲೂ ತುಂಬ ಎಚ್ಚರಿಕೆಯಿಂದಿರುವುದು ಬಹಳ ಮುಚು. (6 ೊ9)- 
೧೦. [ತತ್ವಶಾ] ಜೀವಸಂಬಂಧವಾದ ನಾಲ್ಕು ಬಗೆಯ ವಾಯು 
ಗಳಲ್ಲಿ ಒಂದು : ವೈರಂಭ ಮುಖ್ಯ ಪ್ರಭಂಜನ ಅಂತರ್ಯಾಮಿ ಸೌಜ್ಞಿ 
ಯುಳ್ಳ ನಾಲ್ಕುಜೀವಸಂಬಂಧಮಾದ ವಾಯುಗಳೇ ಮಾನಸಾದ್ಯಂಶಃಕರಣ 
ಚೇಷ್ಟಾಕಾರಣಂಗಳಾಗಿರ್ಶುರ. (ಏಿವೇಕ: 49). [ಸಂ.] 
ಖಣಾತೂರ್ಯ' ಮುಖ್ಯತೂರ್ಯ 
ಸ್ವೇಚ್ಛಾತೂರ್ಯವೆಂಬ ಮೂಡು ಮಾಟವ ಕಂಡು ಭಕ್ತಿ ಜ್ಞಾ ನ ವೈರಾಗ್ಯ 
ವೆಂಬ ತ್ರಿವಿಧೆವಿಶ್ವವನಳದು . . . ಕೂಡುವಲ್ಲಿ ಇಂತೀ ಭಾವ ಸದೃಕ್ತನ 
ಸ್ಥಲ (ನೋಳಿಮಾ. ೦೦೬-೪೩). " ಯಣಾತೂರ್ಯ ' ಪರಾ. [2] 
ಮುಖ್ಯತೆ (ನಾ)- ೧. ಪ್ರಾಧಾನ್ಯತೆ ; ಪ್ರಾಮುಖ್ಯತೆ: ಕೂಡ ನುಡಿ 
ವೆಡೆಯೊಳ್‌ ಲಂಗತ್ರಯಸ್ಯೆ ತಮ್ಮೊಳ್‌ ಮುಖ್ಯತೆಯಮುಖ್ಯತೆಯುಮಿಲ್ಲ 
(665: 0೪೦ ವೃತ್ತಿ): ಪದನೆರಡುಂ ಮೇಣ್‌ ಪಲವುಂ ಪದಾರ್ಥಮಂ 
ಬಯಸುತಿರೆ ಬಹುವ್ರೀಹಿ ಪದಾರ್ಥದ ಗಡಣಂ-ದ್ವಂದ್ವಮೆನಿಪ್ಪು ದವ್ಮಯಾ 
ಭಾವಮಾದಿಪದಮುಖ್ಯತೆಯಿಂ (ಕನುಡ: 0೩೩)- ೨.. ಮೊದಲನೆಯ 
ಸ್ಮಾನ,--ದರ್ಜೆ. [ಸಂ- ಮುಖ್ಯತಾ] 
ಮುಖ್ಯತ್ವ (ನಾ). *ಮುಖ್ಯತೆ ೧. “ಬಲ್ಜೀಃ, ಬಲ್ಲನೆಂ, ಬಲ್ಜನೀಯಂ, 
ಈ ಓ ಮಂಖ್ಯಕ್ವೆಂ ” (ಉರಕ್ಕ, . 028); ಪುರುಷತ್ರಯಂ ಕ್ರಮದಿನಿ 
ರ್ದೊಡಂ ವ್ಯತ್ಯಯಮಾಗಿರ್ದೊಡಂ ಕೂಡಿ ನುಡಿವೆಡೆಯೊರ್‌ ಉತ್ತಮ 
ಪುರುಷಕ್ಕೆ ಮುಖ್ಯತ್ವಂ (ಕಮದ, ೨೩೬ ವೃತ್ತಿ) [x] 
ಮುಖ್ಯನ್ಯಾಯಾಧಿಪತಿ (ನಾ). ಶ್ರೇಷ್ಠನ್ಯಾಯಾಧೀಶ ; ಉಚ್ಚ 
ನ್ಯಾಯಾಧಿಪತಿ : ಭಾರತದ ಮುಖ್ಯನ್ಯಾಯಾಧಿಪತಿಯವರಿಂದ ನಿಯುಕ್ತ 
ವಾಗತಕ್ಕ ಮಧ್ಯಸ್ಥಗಾರರು ನಿರ್ಧರಿಸತಕ್ಕಂಥ ಅಂಶದಾನವನ್ನು , , , 
ಪಾವತಿ ಮಾಡತಕ್ಕುದು (ರಾ. 0ಬ). [ಸಂ.] 
ಮುಖ್ಯನ್ಯಾಯಾಧೀಶ (ನು). ಇ ಮುಖ್ಯನ್ಮಾಯಾಧಿಪತಿ : ಜಿಲ್ಲೆಯ 
ಸಿಎಲ್‌ನ್ಮಾಯಾಲಯದ ಮುಖ್ಯನ್ಯಾಯಾಧೀಶನೇ ಕ್ರಿಮಿನಲ್‌ ಪ್ರಕರಣ 


ಅನುತ್ತಮಃ» ಅಗ್ನಿಯಂ-- 


ಖ್ಯಪ್ರಾಣ 


ಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಸೆಷನ್ಸ್‌ 
ನಾಗಿರುತ್ತಾನೆ (ಕಂ ೫1, 8೮೭); 
ಮುಂಚೆ ಕೋರ್ಟಿಗೆ ಬಂದಿದ್ದನು (ಫೃನರು- ೨೩): [ಸಂ.] 
ಮುಖ್ಯಪ್ರಾಣ (ನಾ). ಆಂಜನೇಯ; ಹನುಮಂತ; ಕೂಸಿನ 
ಕಂಡೀರ್ಯಾ ಗುರು ಮುಖ್ಯಪನ್ರಿಣನ ಕಂಡೀರ್ಯಾ (ಫರಂವ- ೧-೦೯೩ ಪಲ್ಲವಿ): 


ವಿಭಾಗದ ಮುಖ್ಯನ್ಯಾಯಾಧೀಶ 


ಮುಖ್ಯನ್ಮಾಯಾಧೀಶ ಹೊತ್ತಿಗೆ 


ಜೋ ಜೋ ಜೋ ಮುಖ್ಯಪ್ರಾಣಾ ಮಲ್ಲರ ಗಂಟಲ ಗಾಣಾ (ಐಾಂಳೀ: 93೩ 


ಶಂ): [ಂ.] 

ಮುಖ್ಯಮಂತ್ರಿ (ನಾ). ರಾಜ್ಯದ ಮಂತ್ರಿಮಂಡಲದ ಮುಖ್ಯಸ್ಥ : 
ಪ್ರಧಾನಸಚಿವ : ಶಾಸನಸಭಿಯಲ್ಲಿ ಸಂವಿರಮಂದಿಯಿದ್ದರೂ ಕೆಲಸದ 
ಜವಾಬ್ದಾರಿ ಹೊರಲು ರಾಜ್ಯಕ್ಕೆ ಒಂದು ಮಂತ್ರಿಸಂಪುಟವೂ ಒಬ್ಬ 


ಮುಖ್ಯಮಂತ್ರಿಯೂ ಇರಬೇಕು (೫೭೫. ೬4). [ಸಂ, ಮುಖ್ಯಮಂತ್ರಿ] 
ಮುಖ್ಯರಸ್ತೆ (ನಾ). ವಿಶಾಲವಾದ ರಸ್ತೆ ; ಪ್ರಧಾನರಸ್ತೆ ; ಗುಡಿಗಾರ 


ಪೇಟೆಯ ಒಂದು ಓಣಿಯಿಂದ ಹೊರಬಿದ್ದ ತುಂಗಕ್ಕೆ 
ಸೇರಿ ನಡೆಯಹತ್ತಿದ್ದಳು (ಮುದಾ: ೧೩೭): [ಮುಖ್ಯ - ರಸ್ತೆ] 

ಮುಖ್ಯಸ್ಥ (ನಾ). ಪ್ರಧಾನವಾದ ಅಧಿಕಾರವುಳ್ಳವನು ; ಮುಖಂಡ; 
ನಾಯಕೆ: ಮಹಾಮಾತ್ಮನು ಮಂತ್ರಿಮಂಡಲದ ಮುಖ್ಯಸ್ಥ ನೆಂದು ಭಾವಿಸ 
ಬಹುದು (489- ೬40)- [ಸಂ.] 

ಮುಖ್ಯಸ್ಥೆ (ನಾ). ಪ್ರಧಾನವಾದ ಅಧಿಕಾರವುಳ್ಳವಳು: ಮುಖಣಡಳು: 
ಅವರು ಈ ದಿನ ಆ ಕಚೇರಿಯ ಮುಖ್ಯಸ್ಥೆಯಾಗಿ ಅಧಿಕಾರವನ್ನು 
ಕೊಂಡರು (ರೊಂ): 

ಮುಖ್ಯಾಧಿಕಾರಿ (ನಾ). ಇ ಮುಖ್ಯಸ್ಥ : ತೆರೆಯು ನಿಧಾನವಾಗಿ ಎದ್ದು 
ಜೈಲಿನ ಮುಖ್ಯಧಿಕಾರಿಯ ಕೂರಡಿಯು ಪ್ರಒಟವಾಗುವುದು (ವೀರಹೋ.0)- 

[ಸೇ. ಮುಖ್ಯಾಧಿಕಾರಿ] 

ಮುಖ್ಯಾನಂದ (ನಾ)- [ತತ್ತ್ವಶಾ] ಆನಂದದ ಅಷ್ಟಭೇದಗಳಲ್ಲ 
ಒಂದು : ವಿಷಯಾನಂದ ಬ್ರಹ್ಮಾನಂದ ವಾಸನಾನಂದ ಮಂಖ್ಯಾನಂದ 
ನಿಜುನಂದ ಆತ್ಮಾನಂದ ಅದ್ವೈತಂನಂದ-ವಿದ್ಯುನಂದವೆಂಬವೇ ಅನಂದದಷ್ಟ 
ಭೇದಂಗಳವಟ್ಲಿ . . ಹಃ ಸೋಪಡಾನವಿಲ್ಲದುಪೇಕ್ಷ:ಬುದ್ಧಿಯಲ್ಲಿ 
ತೋರ್ಪುದೇ ಮುಖ್ಯಾನಂದವೆನಿಸುವುದು (os. ೨೪). [ಜಂ.] 

ಮುಖ್ಕಾರ್ಥ (ನು). [ಕಾವ್ಯಮಾ] ' ಶಬ್ದಪ್ರಧಾನವಾದ ಅರ್ಥ: 
ವಾಚ್ಯಾರ್ಥ: ಒಂದು ಶಬ್ದವ; ಕೇಳಿದ ಕೂಡಲೆ ತಟ್ಟನೆ ಮನಸ್ಸಿಗೆ 
ಹೊಳೆಯುದ ಅದರ ಸುಪ್ರಸಿದ್ಧವುದ ಅರ್ಥವು ಮುಖ್ಯಾರ್ಥ ಅಥವಾ 
ವಾಚ್ಯಾರ್ಥವೆನ್ನಿಸುತ್ತದೆ (ಕೈರಿ3- 0೬೬) - [ಸಂ.] 

ಮುಖ್ಯ (ನಾ. ಇ ಮುಖ್ಯ “ ವರಾರೋಹೆಯೆನಿ ಮುಖ್ಯೆ 
ಯ್ಯ [ಶಾಣಾ- ಮಯಖ್ಯಳಕ್ಕು] ” (ಮುಂಗರಾ, ೪0-4): 

ಮುಗದಾಣ 'ಮೂಗುದಾಣ ' ನೋ. 

ಮುಗಲ್‌ " ಮಗುಳ್ಳಿ ' ನೋ: 

ಮುಗಳಕ್ಕಿ " ಮುಗುಳಕ್ಕಿ * ನೋ. 


ದಹಿಸಿ 


[ಮುಖ್ಯಸ್ಥ ಹ 1] 


30 


3 


ಸ್ಥೆ: 


[ಸಂ. ಮುಖ್ಯಾ 


ಮುಗಿ (ಕ್ರಿ): ೧. ಹೊವಿನ ದಳಗಳು ಮುಚ್ಚೆಕೊಳ್ಳು,-ಸಂಕೋಚ 
ಹೊಂದು; 


ಸರಸಿಜಬಾಂಧವನಸ್ತಾಂತರಗತನಾಗಿರೆ ಸಃ 


“ ಮುಗಿ-ಪೆಪ್ಪಸಂಕೋಚನೇ (ಬೊಗ್ಗುಗು) (ಕಮಂವಿ; 
ೋಜಿನೀವನಮಾದು ಕೊರಗುತ್ತೆ 
ಮುಗಿಗುವಿಸಾಶ್ವರವಿರೆಹದೆ ಶೋಕಂಕುಲಂ ವಿಶೇಷಾಪ್ತೆ ಜನೆಂ (100 ೩-೩5) 
ಪಗಲಂತಿರ್ದಚ್ಛವೆಳ್ಳಿಂಗಳನಿಸಕಿರಣದ್ಯೋತಿಗೆತ್ತಾಗಳುಗಳೆ ಮುಗಿದಿರ್ದಂ 
ಭೋಜಮೋರಂತಲರ್ದುವು -.. ವಲಯಷಂಡೆಂಗಳಿನಿಕಂಕೆಯಿಂದೆಂ ಮುಗಿಯ 
ಲೈಂದಿರ್ದನೇನುಜ್ಜಳಿಸಿದುದೊ ಜಗಚ್ಚಕ್ರಮಂ ಚಂದ್ರಬಿಂಬಂ(ಉಭ- ೦೨-೪); 
ದಿನಪನಪರಾಂಬುಧಿಯೆಸ್ಸೆ ಓದಲು 


ವನಜ 
ವನಜ 


(5|ಮುಗಿಡಿ ? (ನಾ)- ಒಂದು ಬಗೆಯ ಭೂಮಿ (?): 
ಮುಗಿದವು (ಕುವರ. ೩-೬): 


ಮುಗಿಡಿ 


ಮುಗಿದವೀ ಚಂದ್ರಾನ! 


ನೆಯ ಬರವಿಗೆ ಸರೋರಹೆಷೆಂಡೆ (ತೊರರಾ" ೩: 6: ೨೦)- 
೨. ಕಣ್ಣು ತನಗೆ ತಾನೇ ಮುಚ್ಚಿಕೊಳ್ಳು,- ನಿಮಾಲಿತವಾಗು : 
ತವಡೆ ಕಾಮೋದ್ರೇಕದಲಿ ಕೂಡುವ ಸದುಪ್ರಣಯಿಗಳ ನಿಡುಗಣ್ಣೆವೆಗಳರೆ 
ಮುಗಿವುತಿರೆ (೫ಳ್ಳಲಾ. 06-೩೭) ; ಚೆನ್ನಿಗ ನಿನ್ನಂಗವ ಸೋಳ್ಟಿವೆಂದಕ್ಷಿಯಿ 
ಸ್ನೊಂದ ನಿಟ್ಟೆಸೆವೈದು ಮುನ್ನವೆ ಮುಗಿದಿವೆ ಚೆಲುವಿಕೆಯನು ತೋಟುತೆನ್ನ 
ನೇತ್ರಕೆ ಸುಖವೀಯೊ (ಕಂನೂ.೪-060). ೩. ಕಣ್ಣನ್ನು ಕ ಮುಚ್ಚಿಕೊಳ್ಳ,- 
ನಿಮಾರಿತಗೊಳಿಸು : ಅರೆಮುಗಿದಿರ್ದ 


ಪದಾರ್ಥತತ್ವಮಂ ಸ್ಮರಿಯಿಪ ಚಿತ್ತಂ (ಸುಕುತಾ- ೪-00 ; ನಸು ಮುಗಿದ 


ಜಾನಿಸುವ ಕಣ್ಮಲರಾಪ್ತ 


ಕಣ್ಣರೆಗಚ್ಚಿದೆಳಗಜುಕೆ , . . ಗೋರಿಗೆ ಸಿಕ್ಕಿದೆರಲೆಗಳನಕಟಕಟ ನಿಷ್ಕರುಣ 
ಲುಬ್ಬಕರು ಕೆದೆಯೆಚ್ಚೆರು (839: 6-3೭) ; ಕುಮೂರಿತಿ. . - ಪಾರ್ವತೀ 


ದಿವರಾತ್ರೆಯೊಳು. ನಿಡುಗಣ್ಮಲರ 
ಭಾರವಿದು ನಿನಗಿದುವೆ ಮೃತಸಂಸಸ್ಥಿರ 


ಪರಿಯಂತರಸ ಕೇಳೆಂದೂರುಜವೃತಿ ಸರಳ ಕೀಲಿಸಿ ಮಂಗಿವೆನಕ್ಷಿಗಳ (ಕೊರಕ, 


ಶಾಂರಿ ಶಿಶೈಯೆನುತ ನೆನೆವಕಿರಲೊಂಡು 


ಮುಗಗಿದಿರ್ದಳು (ಸಇಂದಪು. ೮-೨೭); 


೨-೩-೦೮). ೪. (ಗುರು ಹಿರಿಯರನ್ನು ಕಂಡಾಗ ಗೌರವಸೂಚಕವಾಗಿ 
ಕೈಗಳೆರಡನ್ನೂ) ಜೋಡಿಸು ; ಸೇರಿಸು : ನಂದಿಮಿತ್ರೆಂ - -. ಬಂದು 


ಮುಂದೆ ನಿಂದು ಕೈಗಳೆಂ ಮುಗಿದಿಂತೆಂದೆಂ (ತಡ್ಮಾಣ ೨೬೯-1) : ಚಾರಣ 
ಯುಗಳಕ್ಕೆ ಕರೆಕಮಲಯುಗಲಮಂ ಮುಗಿದತಿತ್ತರಿತಗತಿಯಿಂ ಬರುತ್ತುಂ 
(ಅತಿ. ೨-೪9 ರ); 
೧-೩6); ಕಾಣಿತೆಯೆಿತ್ತಿಟಿಗಿ ಕುಡುದು ನಕಲಜನಶ್ರೇಣಿ ತಮತಮಗೆ ಮು! 
ವೆಶ್ತಿದರ್ಕೊಸಲೆಡೆಗೆ ಪಾಣಿಗಳನು (ಕೈಬಳಾ- ೭-೦೩), ೫. ಪೂರೈಸು: ನ 
ಮುಕ್ತಾಯವಾಗು ; ಕೊನೆಗೊಳ್ಳು ೬ ತದ್ಯಾಗಮೊಂದುಬರಿಸಕೆ ಮುಗಿ 
ವುದು (ತೈ ಖಾ. 6-00) ; ಅಂತಪ್ಪೊಡೆ ನೀಂ ಪೇ ನಲ್ಫತೆ ಮುಗಿಯೆ 
ವಂದುದು (ರರಪಿಕ್ಕ- ೦೬4-೨೬) ; ಮದುವೆ ಮುಗಿದರೂ ಮದುಮಗನ 


ಕೈಯ ಮಗಿದುದು ನಿಖಳಪರಿವಾರ (ತುಷ್ಮರ್ರೊ. 


ನೋಡಲಿಲ್ಲ (೧5). ಓ. ಬರಿದಾಗು ; ನಿಶ್ಶೇಷವಾಗು ; “ಕುಸುಮ 
ಸಂಕೋಚನದೊಳಿಲ್ಲಮೆಯೊಳಂ ಮಂಗಿಯೆನಿಸುಗು” (ಕಕ್ಕಿತು. 50) ; ಆ 


ಪೊಟ್ಟು ಕಾವಂ ತನಗೆ ಜೆಂಬಲಮಾಗೆ « ನಿಷಂಗಂ ಮುಗಿವನ್ನಂ ಇವಡಿ 
ಮಜಿವಕ್ಕ ದೊಳಿರ್ದಾ ರಂಯನನಿಸುತಿರ್ದಂ (ಉಾನೂಕ್ಕ- ೫೯-೦೯); 
ಬತ್ತಿಯುಮೆಣ್ಣಿ ಮುಗಿದ ದೀದಿಗೆಯಂತೆ. ಕ್ಷಿತಿಜದಿಂ ಸಿಡಿದ ಮಿಂಚಂಬ 

ದೊಳಣಿವಂತೆ ಭಗವಂತನೊಡನೆ ಪರಿನಿರ್ವಾಣವಡೆದಂ. (ವೈಶಾನಿ- ೮5-೩೭೬)- 
೭. ಮುಳುಗು ; ಅಡಗು : ಗಗನನೀಲಿಮೆಯೆನ್ವ ಕಣ್ಣಿ ಸೊಗವೀವಂತೆ 
ಮುಗಿವ ತರಣಿಯ ರಕ್ತ ಹಿತವೆನಿಸದೇಕೋ (ಐಂಕುಕ- ೩2). ೮. ಶವಿ; 
ಆವರಿಸು : ಮ್ಯಾಪಿಸು : ತನ್ನನರಿಯದ ವಿಶ್ವದಲಿ ನಿಂತು ತಾಳಿದರು 
ಒಳಗೊಳಗೆ ಬುದ್ದಿಯದು ಕಿಣಕಲೆನೆಗಿ ಜೀವಿಸದೆ ಹೋಗುವದು ಮಾನವನ 
ಜೀವಿತವು ಮುಕುರವದ ಮುಗಿದಂತೆ ಮಂಜು ಮುಂಸುಗಿ (ತರುಣ: ೩೮-೧೪): 
'ಮುಗಿಬೀಳು' ಪರಾ. ೯. ಹೆಚ್ಚಾಗು ; ವಿರು ; ಮಿಗಿಲಾಗು : 


ನೊಳುಕೋಟಿಗೆ ಮುಗಿದು ಕೊಟ್ಟಿಹರು ವೈಶ್ಯರಿಗೆ 
(ಕೋಡ: ೨೦-೩3). ೧೦. ಕೊನೆಗೊಳಿಸು : ಮುಕ್ತಾಯಗೊಲಳಿಸಂ ; 
ಎಯ್ತೆಂ 
ದಷ್ಟಿ ಮಗನ... ತಾತ್ಸರ್ಯದಿಂದಿತ್ತ ಮನ್ನಣೆಯೊ (ಈತ. ೩೩-೨0) ; 
ದುಗುಡೆವಿಲ್ಲದೆ ದಿನವ ತೋಷದೆ ಮುಗಿವನೇ ಸುಖಿವನುಜನೈ ! (ಉುಫು: 


ಮಾಣಿಕಹೇಮರೆಹ 


ಪೂರೈ ಸು: ಕಾರ್ಯದ ಮುಗಿದು ಬಂಧಪನೀಶಗುಸುರಲಾಶ್ವರ್ಯವ 


೪6-4). ೧೧. ಶೀರಿಹೋಗು ; ಸಾಯು : 'ಮುಗಿವು', "ಮುಗಿಸು" 
ಪರಾ. [ಹೇ-8 ತಮಿ- ಮುಕಿ; ತುಳು. ಮುಗಿ; ತೆಲು. ಮುಗಿಯ್ಕು 


ಕುಇ, ಮೂಗು] 
ಮೆಚ್ಚಿ ಮಣ್ಣು 
ರ್ಜಣ್ಣುಗ ಕೊಳಗ 


ಮೂಗಣ್ಣುಘ ಪೊಲಿ ನ್ಡಿನ ಆ[ಡೃ]ಕೆಯ ಕೆಯ: 


ಮುಗಿತ 


ಭತ್ತ ಮುಗಿಡಿಯ ಕೆಯ್ಯೂಮಿನ್ತಿನಿತು ಸಲ್ಕೆ (3399. Ix-i, ೩೬-೩೩ 
29ನೆಡು ಕತ ?). [21] 

ಮುಗಿತ (ನಾ). ೧. ಸಂಕೋಚಗೊಳ್ಳುವಿಕೆ; ಕುಗ್ಗುವಿಕೆ : “ಕುಚ- 
ಸಂಕೋಚನ»: ಮಂಗಿತದೊಳ್‌” (ಕಾಶಕ್ಕ- ೨೬): ೨. ಮುಕ್ತಾಯ 
ಗೊಳ್ಳುವಿಕೆ ; ಪೂರೈಸುವಿಕೆ ; “ಯವಂ_ಉಪರಮೇ, ಮುಗಿತದೊಳ್‌' 
(ಕ್ಕ. 10). `ಮುಗಿತಾಯ' ಪರಾ. [ಮುಗಿ --ತ್ಯ] 

ಮುಗಿತಾಯ, ಮುಕ್ತಾಯ (ನಾ). ೧. ಕೊನೆ; ಕಡೆ ; ಅಂತ್ಯ: 
ಮಂಗಳೂರಿನ ಘಟನೆಯೊಂದಿಗೆ ವಿದೈೆಗೆ ಮುಗಿತಾಯ-ಮಾನವಸಹಾಯ: 
ಮುಂಗಿತಾಯ (ಏಾತ್ಮಲ್ಮ- 3೩೦). ವಿ. ಕೊನೆಯ ನಿರ್ಧಾರ ; ಅಂತಿಮ 
ನಿರ್ಣಯ ; ಮಾಮಿಯ ಸಂಗಡ . , , ಈ ಮಾತಿನ ಮುಗಿತಾಯ. 
ಆಗಲೇಬೇಕೆಂದೂ ಅಮಲನು ನಿರ್ಧರಿಸಿದರು. (ಇಶ್ಶಕ- ೨೬). 
“ಉಳಿತಾಯ' ಹೋ. ಮುಕ್ತಾಯ : ೧. ವಿಸೋದವೇ ಇಂಥ ಕಥೆಗಳ 
ಮುಂಕ್ತಾಯ (ಕಳಳ. ೨೪)- -೩. ಕೊನೆಯ ಭಾಗ,-ಅಂಶ ; 
ನಾಲ್ಕು ನಿಮಿಷ ಮೊಂಡತನದಿಂದೆ ಮಾತಾಡಿದ್ದೆ ಕಡೆಗೆ ಸೋಲನ್ನೊಪ್ಪಿ 
ಮುಕ್ತಾಯಕ್ಕೆ ಸಂದುಬಿಟ್ಟೆ (40000, «6)- 9. [ಸಂಗೀತ] ಗಾಯನ 
ಅಥವಾ ವಾದನಗಳ ಏಳು ಹಂತಗಳಲ್ಲಿ ಕೊನೆಯದು : ಅಂಕುರ 
ಸ್ಮಾಯಿಕ ಶ್ರುತಿಸ್ಮಾಯಿ ಮೂರ್ಛಸ್ಥಾಯಿ ಚೌಕ ಖೇಚರೀಸ್ಮಾಯಿ ರವಸಗತಿ 
ಮಂಕ್ತಾಯಗಳೆಂಬ ಸಪ್ತಾವಸ್ಥೆ. ಗಳಲ್ಲಿಯಂಂ (ನಿವೀಶ- 243) ; ಕೊರವರ 
ಭೀಮನು . . . ಸುದೀರ್ಫವಾದ ಪಲ್ಲವಿಯನ್ನು ಸನಾದದಲ್ಲಿ ನುಡಿಸಿ. ಕರಡಿ 
ಯವನನ್ನು “ಮುಕ್ತಾಯಕ್ಕ ಆಹ್ವಾನಿಸಿದ್ದ. ನೆ (ಬಟ್ಟಿಪೊ, ೦೩)- 

ಮುಕ್ತಾಯಕೊಡು - (ಸಂಗೀತದಲ್ಲಿ) ಸಮಾಪ್ತಿಗೊಳಿಸು : ಉಪ 

ಸಂಹಾರ ಮಾಡು : ಮೇಳದವರು ಅದಕ್ಕೆ ಮೊಟ್ಟಮೊದಲು "ಮುಕ್ತುಯ' 
ಕೊಟ್ಟು. ಚಾಲತಿಯನ್ನು ಬಾರಿಸಿ ಮುಗಿಸುವರು (ರಲ್ಮಿಕೊ-. ೦೩). 
ಮುಂಕ್ತಾಯಭಾಷಣ ಕುರ್ಯಕ್ರಮದ ಕೊನೆಯಲ್ಲಿ ಮಾಡುವ 
ಭಾಷಣ : ಅಂದು ಅಧ್ಯಕ್ಷರೇ ಮುಕ್ತಾಯಭಾಷಣಮಾಡಿದರು (ರೂ). 
ಮುಂಕತ್ತಿಯಸಮಾರಂಭ ಎ ಕನರ್ಯಕ್ರಮದ ಕೊನೆಯಲ್ಲಿ- 
ಸಮಾರಂಭ : ಮುಕ್ತ್ತಿಯಸಮಾರಂಭದ ದಿನ... ರಾಜ್ಯದ ನಾನಾ 
ಭಾಗಗಳಿಂದ ಆಗಮಿಸಿದೆ. ಸಮಾಜದ ಜನರು ಹಾರಗಳನ್ನು ಸಮರ್ಪಿಸಿ. 
ಗೌರವಿಸಿದರು (ಏಟ್ಕೊಕಾಂ- 1೪. ಅಂಕೆ). 
[ಮುಗಿತ + - ಆಯ್ಕ್ಯ/ತುಳು, ಮುಗುತಾಯಿ;; ತೆಲು. ಮುಕ್ತಾಯ] ` 

ಮುಗಿತೆ (ನಾ). ೧.-ಮುಗಿತ ೧: “ಚುಣ _ ಸಂಕೋಚ: ಮುಗಿತೆ 
ಯೊಳ್‌ . . . ಚುಣನಂ, ಚುಣನೀಯಂ. ಈ ೨ ಮುುಗಿತೆ” (ಕಾಶಕ್ಕ- ೨೬೩) - 
ಪಿ. ಮುಗಿತ ೨: “ಲಡ - ಉಪಸೇವಾಯಾಂ. ಕೆಲಸದ ಮುಣಗಗಿತೆಂ: 
(ಕೌಶಕ್ಕ- ೨೫೪): [ಮುಗಿ - ತೈ./ತುಳು, ಮುಗಿತೆ] 

ಮುಗಿಬೀಳು (ಕ್ರಿ) (ಉಕ) ಕವಿ ; ಮುತ್ತು ; ಮುಸುರು : ಅಗಣಿತ 
ರಾದ, ಶಿವುಜಿಯ ಭಟರು ಇರುವೆಯಂತೆ ಬೆಳವಡಿಕೋಟೆಯನ್ನು ಮುಗಿ 
ಬಿದ್ದರು (ಕಮಂತ- ೬೨) ; ನನ್ನ ಪಾಡಿಗೆ ನಾನು ಹೂ ಹಡೆದರೇಕಿವರು 
ಮುಗಿಬೀಳುವರೊ ಮೇಲೆ 1 (ಕರುಶ್ರಾ. ೦೫-೦೬). 

[ಮುಗಿ ಬೀಳ್ಳು (ಬೀರ್‌) 

ಮುಗಿಯಿಸು, ಮುಗಿಸು (ಕ್ರಿ). ೧. ಹೂವಿನ ದಳಗಳು ಮುಚ್ಚಿಕೊಳ್ಳು 
ಪಂತೆ ಮಾಡು : ವನಜದಳಂಗಳೊಳೊಂದೊಂದನೆ ಮುಗಿಯಿಸಿ ಕುಮ:ದ 
ವನೆದಳ್ಳಗಳೊಳೊಂದೊಂದನೆ ಏಡಿವಲರ್ಚುತಿರ್ದಪುವೆನೆ. ಪೂಗೊಳದೊಳಗೆ 
ಪೊಳೆದುವಿಂದುಕರಂಗಳ* (ಕಾರಂಉ. 930) ; ಜಿನಲಕ್ಷಣನಿರೀಕ್ಷಣಮೆಂಬ 
ಚಂದ್ರನಿಂದಂತರಾಯಮೆಂಬ ತಾವರೆಯಂ ಮುಗಿಯಿಸದೆ (ಕರ್ಮಾ್ಕು. ೬-೯೭). 
ಪ. ಕೈನಳನ್ನು ಜೋಡಿಸುವಂತೆ ಮಾಡು, -- ಸೇರಿಸುವಂತೆ 
ಮಾಡು : ಮರ್ಶವಿದ್ಯಾಧರರಾಜವ್ಯಂತರಾಧಿ*ಶ್ವರಕರಸರಸಿ;ಜುಗಳಂ 


ನಸು 


ಯಾರು 


ನಡೆಸು: 
ನಡೆಸು: 


೪ 


೭೨೨೦ 


5 


15 


ಎ 


ಮುಗಿಲ್‌ 


ಪಕ್ರಚಂದ್ರಸ್ಸುರಿತೋದ್ಯಶ್ಕಾಂತಿ ನಿಚ್ಚಂ ಮುಗಿಯಿಸೆ (ಅರಿತು. ೩-೪೬); 
ಇತರಪ್ರಚಂಡರ ಕರುಬ್ಮಮನೀಕ್ಟಣಚದ್ರಿಕುಂಶುವಿಂ ಮುಗಿಯಿಪುದೆಂಬಿನಂ 
ಮಂಗಿದುವಂದವನೀಶಕರಾಂಬುಜೋತ್ಯರಂ `(8ಗ೨- 68-೭೨). ೩, ಆವರಿಸು 
ವಂತೆ ಮಾಡು; ಕವಿಯಿಸು ; ಮುಗಿಯವಿವೆಂದುವೆಂದೆನಿಪನಂ ಹರಿ 
ಸೈನ್ಯರಜೋಂಧಕಾರದಿಂ ಮುಗಿಯಿಸಿದಂ ದಿವಾಕರಕರಾಬ್ಗಮಂ (ano 
೫-೬3): ಮುಗಿಸು : ೧. ಮಿಗಿಸಿದಂ ಪುದ್ಯರವದಿಂದಬ್ಬಿಘೋಷಮಂ 
ಮುಗಿಸಿದಂ ತಾವರೆಯನಾ ಬಭ್ರು ವಾಹನಂ ಧೂಳ್ಗಳಿನನಂ ಮುಸುಕಲು 
ಕೆಂದಾವರೆಗಳ ಮುಗಿಸುತ . , . ಪರಿಪೂರ್ಣೇಂದು. 
ವದನೆಯರೈದಿದರು (ಕ9ನವಿ, ೨೦-೭೬)- ವಿ. ಈ ಬಾಲಕಂ ಭೂಪಾಲಕರ 
ಕಯ್ಯಂ ಮುಗಿಸಿಕೊಂಡು ಬರ್ದುಂಕುವಧಿಗತಪರಮಾರ್ಥನಪ್ಪತ್ಯಂತ 
ಕಾರಣಿಕಂ (ಸಂರ: ೨-೬೬), ೪. ತೆಗೆಯದಂತೆ ಮಾಡು; ಮುಚ್ಚಿಸ 
ಬಹುಚಾಟುಚಪಳರೆ ಬಾಯ ಮುಗಿಸಿ... ವಧೂಟಿಯರು 
ಸುವಿಲಾಸದಿಂ ಬರುತಿರ್ದರು (ನರೋ. ೨೪-೨೨). ೫. ಕೊನೆಗೊಳಿಸು; : 
ಮುಕ್ತಾಯ ಮಾಡು; ಪೂರೈಸು ; ಮಿಗೆ ಮೂಜಗಂ ತಣಿಯೆ 
ಹಯಮೇಧಯಜ್ಞಮಂ ಮುಗಿಸಿ ಧರ್ಮಾತ್ಮಜಂ ಸುಖದಿಂದೆ 
ಶುಜ್ಯಂಗೈದನು (ಕೈ ಬಕಾ- ೩೪ ಸೂತ); ಹೊಸಗನ್ನಡದ ಕವಿತೆಯಲ್ಲಿ 
ಚರಣದೊಂದಿಗೆ ಪದವನ್ನೂ ಮುಗಿಸುವುದೇ ಪದ್ಮೆತಿ (ಸಮಾರೋ, ೦೯೪)- 
೬. ಬರಿದು ಮಾಡು; ನಿಶ್ಶೇಷಗೊಳಿಸು : ಎಲ್ಲರ ತಿಂಡಿಯನ್ನೂ ಆ 
ಹುಡುಗ ಒಬ್ಬನೇ ಮನುಗಿಸಿಬಿಟ್ಟಿದ್ದಾನೆ. (644). ೭. ನಾಶಮಾಡು ; 
ಹಾಳುಮಾಡು ; ಧ್ವಂಸಗೊಳಿಸು : ಆ ಅವಿವೇಕಿ ತನ್ನ ತಂದೆಯ 
ಆಸ್ತಿಯನ್ನೆಲ್ಲಿ ಮುಗಿಸಿ ಬಿಟ್ಟಿನು (640). ಲೆ. ಕೊಲ್ಲು; ಸಾಯಿಸು; 
ತೀರಿಸು : ಅವಳಿಗೆ ದ್ರವ್ಯದಾಸೆ ತೋರಿಸಿ ಅವಳ ಮಗುವನ್ನು ನಮ್ಮ 
ವಶಪಡಿಸಿಕೊಂಡು. ರಾತ್ರೋರಾತ್ರಿ ಶ್ಮಶಾನಕ್ಕೆ 
ಮುಗಿಸಿಬಿಟ್ಟಿವು (ಶ್ರತಾಶ: ೦). [ ಮುಗಿ + -ಇಸ್ಕು] 
ಮುಗಿಲ್‌, ಮುಗಿಲು (ನಾ). ೧. ಮೋಡ ; ಮೇಘ: "ಆಭ್ರಂ, 
ಅಬ್ಬಃ, ಘನ;, ಮೇಘ . . . ಬಲಾಹಕಃ - ಈ ೧೦ ಮುಗಿಲ 
ಪೆಸರ್‌” (ಹರಡು. 00-86); ತಡೆತಡೆದು. ಕಾಂತನಲ್ಲಿಗೆ ನಡೆಯಲ್‌ 
ಬಗೆದೆನಗೆ ಕಾರ ಕಾರಿರುಳೊಳ್‌ ಸಯ್ವುಡವಡಿಕೆಗಳಂ ತೊಡೆದತ್ತೆಡಿವಟ್‌ಯದೆ 
ಪೂಳೆವ ಮಿಂಚು ಮಾಗಿಲೆಡೆಯೆಡೆಯೊಳ್‌ ' (ಕ00. ೩-038); ಇರ್ವರುಂ 
“೩ ಸ್ರಕೂಟಾಕಾರಮಪ್ಪುದೊಂದು ಮುಗಿಲಂ ಕಂಡು (ವಡ್ಮಾರಾ, 
೦೦೯-3); ಪಾಠವ ವಿಮಾನದೊಂದಕ್ಳೇಅಕೆಂ ಪರಿದುಗುವ ಮುಗಿಲ 
ನೀರ್ಗಳ ಪಲವುಂ ಜೀಜುಗಳೊಳೆಳಸಿ ಖಚರರನಾಅಸಿದುದು ಗಗನದೊಳ 
ವಯತ್ತಳಪವನಂ (ತ್ಯ. ೪-61): ೨. ಬಾನು; ಆಗಸ ; ಆಕಾಶ: 
“ಅಕಾಶದೊಳ್‌ ಕಾದಂಬಿನಿಯೊಳು ಮುಗಲ್‌” (550: 009) 
ವಾಷುನಕ್ರಮುಂ ಮುಟ್ಟುಗೆ ಮುಟ್ಟದಿರ್ಕೆ ಮಂಗಿಲಿಂ (೫ನ. 0-00): 
ಅಲ್ಲಿಯ ಬನಂ ಮಂಗಿಲೆಡೆಯೊಳೆಡವಿಡದೆಡೆಯಾಡಿ ಬಬಲ್ಲ ಬಿಜ್ಮೋದರಿ 
ಯರ್ಕಳಜವಟ್ಟಿಗೆದುಣಮೆಂಬಂತೆಸೆವೆಳನೀರ್ಗಳಂ  ಪೊತ್ತಾಗಸಣಿಡೆಗಡರ್ವ 
ಚೆಂದೆಂಗಿನ ಮರಂಗಳೊಳಂ ಬಸಂತುಗೆ ನೆಲೆವೀಡಾಗಿರ್ದುದು. 
(2೫. ೩): ಮುಗಿಲು: ೧. “ಮುಗಿಲೆನಲ್ಲೇಘ” (446. 0); 
ಮುಗಿಲು ಹಜ್‌ದು ಬದ್ಮರೆ ಎನಗೆ ಮಜ್ಮನಕ್ಕೆಜದರೆಂಬೆನು “(ಠುಣರೇ. ೨. 
80-43); ಭಯರಸದ ಹಬ್ಬು ಗೆಯಲುಬ್ಬಿದ ಶೋಕದೊಡ್ಡಿನ ಮುಗಿಲು 
ಕಣಿಕಿದುದು. ಕುರುಬಲದ ಕಂಬನಿಯೆ ಬಿಜುವಳೆಯ. (ಕುನ್ಶಾಕೆ- ೨೦-೩೬); 
ಎಗಿಲು ಮುಸುಕಿದ ಚಂದ್ರ ಬಿಂಬವೊ ಫಗಲೊಳೆಸೆವ ಸುದೀಪಕಾಂಶಿಯೊ 
(ಆತ. ೭.೨೪); ನೀಲಾಕಾಶದಲ್ಲಿ ನಿರ್ದಿಷ್ಟರೂಪದ ಬಿಳಿಯ ಮುರಗಿಲೊಂದಿ. 
ದ್ವರೆ ನಮ್ಮ ಗಮನ' ಆ ಕೆಡೆ ಚೆನ್ನಾಗಿ ಬೀಳುತ್ತದೆ (1g. ೪೭೪). 
೨. ಅಗಳಿಗಟ್ಟಿಣೆಯನಿಟ್ಟಿರುವರಲ್ಲದೆ ಮುಗಿಲಿಗಟ್ಟಣೆಯನಿಕ್ಕುವರೆ 


(ತೈಮಿಳಾ- ೦೭-೩೭); 


ಒಯ್ದು 


ಮುಗಿಲ್‌ 


(ಉತ. ೩-30); ಮಳೆ ಯಾವಾಗ ಆದೀತೋ ಎಂದು ಮುಗಿಲ ಕಡೆ 
ನೋಡುವುದೇ ಅವನ ಕೆಲಸ (ನನಂ- ೩)- &: ಮೇಲುಗಡೆ ; ಮೇಲು 


ಭಾಗ : " ಮುಗಿಲಗೂಲು ' ಪರಾ. 
ಮುಗಿಲ ಮುಟ್ಟು ಮುಗಿಲು ಮುಟ್ಟು ದಿ. (ಆಲಂ) 
ಮೇಲೇರು ; ಉಚ್ಛಾಯಸ್ಥಿತಿಯನ್ನು ತಲುಪು : ನೆಗಲ್ಮ್‌ಕ್ಷಾಕು 


ಕುಲಾಂಬರೇಂದುಭರತಂ” ನಿನ್ನಗ್ರಜಂ ಸಾಹ ಮಂಗಿಲಂ ಮುಟ್ಟಿ 
ದಿಗ್ನಯಕ್ಕೆ ಪೊಳಮಟ್ಟಾ ಪೆಂಪು ಸಾಮಾನ್ಯಮೇ ' (ಅಂಥು- ೦೪-: el 
೨. ಆಕಾಶವನ್ನು ತಲುಪು; ಗಗನಕ್ಕೇರು.: ವಿದ್ವಾಂಸರ ವೇದಾ 
ಶಿ: ರ್ಷಚನಗಳು ಪುರಜನರ ಜಯಘೋಷಗಳು ಮುಗಿಲು ಮುಟ್ಟುತ್ತಿದ್ದವು 
(್ರೀಣಯ. ೩೪)- ಮುಗಿಲ ಕಿಚ್ಚು ಮೋಡಗಳ ಘರ್ಷಣೆ 
ಯಿಂದುಂಟಾಗುವ ಬೆಳಕು; ಮಿಂಚು: “ಮೇಘವು, ಇರಮ್ಮದ;- 
ಈ ೨ ಮುಗಿಲ ಕಿಚ್ಚು” (ಹಕಯು * ೦೬-೭೦). ಮುಗಿಲ ದನಿ- ಮೋಡಗಳ 
ಘರ್ಷಣೆಯಿಂದುಂಟಾಗುವ ಧ್ವನಿ ; ಗುಡುಗು ; ಮೇಘದ್ವನಿ : 
“ಮೊಟಗು ಎ ಮುಗಿಲ ದನಿ” a ಕು: ೧); ಮುಗಿಲ ದನಿಯಂ 
ಕೇಳ್ದ ಮಂದಿಹಂಸೆಯಂತೆಯಾ ಮಗನ ಡನಿಯಂ ಓಳಿ ಕೈ! ಯ ನೆಟ್ಟಿಯ 
ಮುಂಜಾದು (ಸನ್ನು: ೨-೭೪). ಮುಗಿಲ ಧ್ವನಿ-ಮುಗಿಲ ಡನ: “ಮೊಲ 
ಗೆಂದು ಮುಗಿಲ ಧ್ವನಿಯವು” (೫32: ೦6»). ಮುಗಿಲ ಸೂ, ಮುಗಿಲ 
ಹೂವ ಮಳೆನೀರು : “ಮುಗಿಲ ಪೂವೆಂದಂ ಜಲಂ (ಕಕಗಾ: 
“ಜಲಮೆಂದುಂ ಮುಗಿಲ ಹೂ[ಣ೫. ಪೂ]ವೆನಿಕ್ಕುಂ” '(ಕಂಕಂ- ೪೭೦-೯೦). 
ಮೆಗಿಲಮಲ್ಲಿಗೆ, ಮುಗಿಲುಮಲ್ಲಿಗೆ ಇ ೧. ಒಂದು ಬಗೆಯ ಮಲ್ಲಿಗೆ : 
ಹೊರಗೆ ಎಡಬಲದಲ್ಲಿ ಎರಡು ಮುಗಿಲ ಮಲ್ಲಿಗೆಯ ಗಿಡಗಳಿರುವುವು 


೩೩-೦೪೪); 


(ಶ್ರಂರ- ೪೫), ೨. (ಆಲಂ) ಕೈಗೆ ಎಟುಕದುದು; ಧೂ 
ಅವರ ಗ್ರಂಥಗಳು ಕನ್ನ ಸ್ಪಡಸಾಹಿತ ಲೋಕಕ್ಕೆ ' ಮುಗಿಲ ನಗೆಯೇ 
ಆಗಿರುವುವು (ಸಾಹಸ. ೦): ಜ್ಞಾನಯೋಗವಂತೂ ಜತ್ತ ತೊಂಬ 
ತ್ರೊಂಬತ್ತು ಜನರ ಪಾಲಿಗೆ ಮುಗಿಲು ಮಲ್ಲಿಗೆ (ರರ್ಮಸಾ- ೧೦೭)- 
ಮುಗಿಲವೆಟ್ಟಿ ಎ ಆಕಾಶಮಾರ್ಗ ; ಗಗನಪಥ : ಆತನು ಕೂಡೆ 
ಕಾವಲೈತರೆ ಮುಗಿಲವಟ್ಟೆಯ ಬೇಹಿನಾಳಾಗಿ: ಬಟ್ಟೆವಿಡಿದರ್‌ ಪಂಚೆವಟಿಗೆ 
ಥ್ರೀ. 0-0೭) ಮಾಗಿಲಿಗೇರಿಸು ಎ (ಆಲಂ) ಹೊಗಳು; 
ಅಟ್ಟಕ್ಕೇರಿಸು : ಸರ್ವಹಾನಿಗಳಿಗೂ ಕಾರಣವಾದ ಕ್ರೂರಕೃತ್ಯಗಳನ್ನು 
ಮೇರುಸಾಹಸಕೃತ್ಯಗಳೆ೦ದು ಮಂಗಿಲಿಗೇರಿಸಂವ ಸಮಾನಾಭಿರುಚಿಯ ಜನರ 
ನಡುವೆ ಈ ರಾಜಕೀಯದುರ್ಮಾರ್ಗಿಗಳು ಸ್ವಚ್ಛಂದದಿಂದ ವರ್ತಿಸು 
ತ್ರಿದ್ಧಾರೆ (ಭಟರು. ೩00), ಮುಗಿಲುದ್ದ, ಮುಗಿಲುದ್ದಂ - ಆಕಾಶದಷ್ಟು 
ಎತ್ತರ ೪ ಗಗನಟಷ್ಟು : ಎ್ತಿರ: ನಳು..- ಮುಗಿಲುದ್ದವಾದ 
ನೋವಟಮಟಿಗಂ ದಿಜಕ್ಕೆನೆ ಕರಂ ಬಳೆದಂ ಮನದಂತೆ ವಾಮನಂ 
(ಕರ್ಷಶೆ!- ೬-೨9); ಮುಗಿಲುದ್ದಪಾಗಿ ಮೂವಳಿಸಿದ ಕೋಟೆಯಿಂ , - * 
ಊರ್ಗ್ಗಳೊಪ್ಪುಗು (a932- 3177); ಮುಗಿಲುದ್ದಂ 
ದತ್ತು ಹರ್ಷರಸಮಾ ಪುರದೊಳ್‌ (ಕಂಣವೂ. ೪26). ಮುಗಿಲು 
ಮಾಳಿಗೆ ಎ (ಆಲಂ) ಕಲ್ಪನೆಯ ಸೌಧ,-ಮಹಲು : ವಿಜಯಸಿಂಹನಿಗೆ 
ತಾನು ಯೋಚಿಸುತ್ತಿದ್ದ ವಿಷಯವು ಬಹಳ ಮನೋಹರವಾಗಿದ್ದುದರಿಂದ 
ಎ ತನ್ನ ಮುಗಿಲುಮುಳಿಗೆಯನ್ನು ಪುನಃ ಕಟ್ಟಿಕೊಳ್ಳಲ:ರಂಭಿಸಿದನು 
Ge ೨). ಮುಗಿಲು ಮೂರೇಗೇಣು (ಆಲಂ) ಅತ್ಯಂತ ಉನ್ನತ 
ಮಟ್ಟಿದಲ್ಲಿರುವಿಕೆ ನ ಆಂಗ್ಲಭಾಷೆಯ ರಚನಾಶಕ್ತಿಯ ಸಂಬ ದಲ್ಲಿ ಅದನ 
ಗ್ರಹಿಕೆ, ಇನ್ನೇನು ಮಂಗಿಲು ಮೂರೇ ಎಂಬಂತಿಗಿತ್ತು 
(ಇಕ್ಕಳ. ೨೨೬). [ದೇ.8 ತವಾ. ಮಲ, ಮಂಕಿಲ್‌; ತುಳು. ವ: 
ಮುಗಳಿ; ತೆಲು. ಮೊಗುಲಂ. ಮೊಯಿಲು; ಕೋಲಾ. ಮೊರ್ಗರ್‌; ಪರ್ಜಿ, 
ಮಂಲ್ಗುರ್‌ ಗಡಬ, ಮೊಗುಲ್‌, ಮೊಗ್ಗುಲ”, ಗೊಂಡಿ. ಮೊಯೊಲ್‌] 


Ix-i, 36೬-00; 


ಗೇಣು 


೬೨೨ರ 


15 


ಮ ನಿಗಿಲ್ವನಿ 


ಮು:ಗಿಲಟ್ಟಣೆ “ಮುಗಿಲಬ್ಬಳೆ' ನೋ. 

ಮುಗಿಲಟ್ಟಳೆ, ಮುಗಿಸ್ಟಿ ಹೆ (ನಾ). ಗಗನವನ್ನು ಮುಟ್ಟುವಷ್ಟು 
ಎತ್ತರವಾಗಿರುವ ಬರೆಂ; ಆಕಾಶವನ್ನು ಸೋಕುವಂಥ ಬತೇರಿ: 
ಮುಗಿಲಟ್ಟಳೆಗಳ್ಳಕೆಲದಂಯುಗಂಡಿಯಿಂ ನುಸುಳ್ಳು ನಡೆವ ದಿನಕರನ ಹಯಂ 
ಗಗನಾಧ್ವ ಬೇದದುಂ ಪಬಯಿಗೆಗಳ ತಣ್ಣೆಲರೆ ತೀಟದಿಂ ತೊಲಗಿಸುಗಂ೨ 
(ಶುಂತಾಮಾ- ೦-೦೦೬); ಬಲಿದುದನಿತಕೆ ಕೋಟೆ ಪರಿಖಾವಳೆಯರೆಚನೆಯ 
ಲುಳುವೇರಿಯ ಹುಲಿಮುಖಿದ ಮುಂಗಿಲಟ್ಟಿಳೆಯ ಸಾಲಗಳ ಸೊಗಸಿನಲಿ 
(ತೊರ0- 0-04-3) ; ಕಣೆ ರಮಣೀಯಮಾಗಿದೆ ಕರ್ಣತನಯ ನೋಡೀ 
ಪುರದ ಮುಗಿಲಟ್ಟಳೆಯ ಸಾಲ್ಗಳು (ಕೈಖರಾ- ೩-೨೦). ಮುಗಿಲಟ್ಟಣೆ : 
ಅಗಟಕೊಳಗಬ್ಬಾಕೃತಿಯಿಂ ಮುಗಿಲಟ್ಟಣೆಯೊಳಗೆ ಚಂದ್ರಬಿಂಬಾಕೃತಿಯಿಂ 
ಮೊಗಮೊಪ್ಪೆ ಮಾನಲೋಚನೆ ಮೃಗೇಕ್ಷಣದೆ ಸಗರನೃಪನನಭಿವೀಕ್ಷಿಸಿದಳ್‌ 
(68ಫು- ೯-೩೭) ; ಬೆಟ್ಟಿವ ಕಿತ್ತು ತಂದಿರಿಸಿದಂದದಿ ಮಗಿಲಟ್ಟಣೆತೆನೆಗಳಗ್ರ 
ದಲಿ ಬಟ್ಟರನ್ನಗಳ ತೆತ್ತಿಸಿದ ಹೋಗಲಸುಗಳಿಟ್ಟಿರ್ದುವು (ಪೋಷಕ, 30-6). 

[ಮುಗಿಲ್‌ 4 ಆಟ್ಲಳಿ] 

ಮುಗಿಲು " ಮುಗಿಲ್‌ 'ನೋ. 

ಮುಗಿಲುಗಡವು * ಮುಗಿಲ್ಫ ಡವು' ನೋ. 

ಮುಗಿಲುನೂಲು (ನಾ): ನೆಯ್ಗೆ ಯ ಮಗ್ಗದಲ್ಲಿ ಹಾಸುನೂಲಿನ ಮೇಲು 
ಭಾಗದಲ್ಲಿ ಬರುವ ನೂಲು, _ ಎಳೆ: "ಸನ್ನು ಇರಿಸಿಯಾಗಲು 
ಅದರ ಎಳೆಗಳನ್ನು ಬೇರೆಬೇರೆ ಹೊಕ್ಕುಗಳಲ್ಲಿ ತಂದು, ಪ್ರತಿ "ಸರೀ ಯ. 
ನೂಲು ಮೇಲೆ ಬರಲೂ “ಮುಗಿಲು'ನೂಲಾ ಕೆಳಕ್ಕೆ ಹೋಗುವಂತೆ 
ಏರ್ಪಡಿಸಿ. ಇವೆರಡರ ಎಡೆಯಿಂದ Poy ತರುವ ಲಾಲಿಯನ್ನು 

ಸವರು (ರಲಕ್ವ* 1; ೪30): 
ಮುಗಿಲು (£ ಮುಗಿಲ್‌) 4 ನೂಲ್ಕು (೬ ನೂಲ)] 

ಮುಗಿಲುವಟ್ಟೆ "ಮುಗಿಲ ಟ್ಟೆ" ನೋ- 

ಮುಗಿಲೂಟು (ಕ್ರಿ)- ಗಗನವನ್ನು ಆಶ್ರಯಿಸು; ಅಂತರಿಕ್ಷದಲ್ಲಿ ಸೇರು: 
ಅಂತು ಮುಗಿಲೂಜುದ ಮೂಲುಲೋಕವಂಂ ಕರ್ಣಾರ್ಜುನರ ಯುದ್ಧವಂಂ 
ನೋಡಲ್‌ ನೆರೆದು(ಶಂತಳಾ. 03-099 ವ). [ಮಂಗಲ್‌ 4 ಊಲ್ಮು] 


ಮುಗಿಲ್ಲಡವು, ಮುಗಿಲುಗಡವು (ನಾ). ಒಂದು ಬಗೆಯ ಈಚಲು 
ಮರ : ಮೃಣಾಳನಾಳಧಾರಾಗೃಹಂಗಳ ಬಲೆ ಮುಗಿಲ್ಲಡವಿನಲರ 
ಧೂಳಿಯೊಳೆ ಪೊರೆದು ನಿಲಿಸಿದ ಯಂತ್ರಮಯೂರಂಗಳುಮಂ , . . 
ನೋಡುತ್ತಂ ಪೋಗೆ (9ರಂಣೂ. 30%)- ಮುಗಿಲುಗಡವು ; 
“ನೀಪಃ, «ಎ. ಹಲೀಪ್ರಿಯಃ--ಈ ೪ ಮುಗಿಲುಗಡವಿನ ಮರ” 
(3೧. ೧೦೭). [ಮುಂಗಿಲ್‌ - ಕಡವ್ಯ (ಆ ರಡಂಬ)) 


ಮುಗಿಲ್ಲಲ್‌, ಮುಗಿಲ್ಲಲ್ಲು (ನಾ). ಮೋಡದಿಂದ ಬೀಳುವ ಕಲ್ಲು ; 
ಆಲಿಕಲ್ಲು : “ಆಲಿವರಲೆಂದುಂ. ಪುಗಿಲ್ಲಲ್ಲೆಂದುಂ ಘನೋಪಲಂ” 
(46, 14-0೫9). ಮುಗಿಲ್ಲಲ್ಲು : “(ವಾಯುಮಂಡಲದಲ್ಲಿಯ ನೀರಿನ 
ಆವಿ' ಗಡ್ಡೆಕಟ್ಟಿ ಮಳೆಯಂತೆ, ಮಳೆಯೊಂದಿಗೆ ಬೀಳುವ) ಅಲಿರಲ್ಲು; 
ಮುಗಿಲ್ಲಲ್ಲು” (೫೩1. ಇಂಕು) [ಮುಗಿಲ್‌ 4 ಕಲ್‌] 

ಮುಗಿಲ್ಲಲ್ಲು 'ಮಂಗಿಲ್ಲಲ್‌' ನೋ. 

ಮುಗಿಲ್ಲಿಚ್ಚು. (ನಾ). ಆಕಾಶದಿಂದ ಭೂಮಿಗೆ ಹರಿಯುವ ವಿಮ್ಯತ್ಚ್ರ 
ವಾಹ; ಸಿಡಿಲು; ಅಶನಿ: *ಮುಗಿಲ್ಲಿಚ್ಚೆಂದು. ಸಿ೩೮” 
೫೩-೦೩೩). [ಮುಗಿಲ 4 ಕಿಚ್ಚು] 

ಮುಗಿಲ್ಲನಿ (ನಾ). ಮೋಡಗಳ ಘರ್ಷಣೆಯಿಂದ ಉಂಟಾಗುವ ಶಬ್ದ ; 
ಗುಡುಗು ; ಮೇಘಧ್ವನಿ : “ಮೊಲಗು ಎ ಮುಗಿಲ್ಲನಿ” (ತಮರ: 8. 
೫0. 0) ; "ಮೊಟಿಗೆನೆ ಮುಗಿಲ್ಹನಿ [೫30- ಮುಗಿಲ ದನಿ] (ಕಂಪು. ೩೬)- 


(em. 


[ಮುಗಿಲ್‌ + ದನಿ] 


ಮುಗಿಲ್ಲುಲುಗು ೭೨೨೨ ಮುಗುದೆತನ 
ಮುಗಿಲ್ದುಜುಗು (ಕ್ರಿ). ಮೋಡವು ಕವ್ನಿ- ಆವರಿಸು : ಅಲ್ಲಿ ನಿಲುವಿಲ್ಲವದಕೆ (ನುಕುಕು 06) ; ಲಕ್ಷ್ಮಣನೆ. 
ಮಹಾಂಯುಧಿಯೆ ಗೆತ್ತು ಮುಗಿಲ್ಲುಟುಗಿ : ನೀರ ಮೊಗೆವಪೊಲಂದೇಂ. ವಂತನ ಗುಹಾಗೃಹದಿ ಮಳೆಯ ಮುಗಿದಂ ಪಾರುತಿರ್ದನ್‌ ರಘೂದ್ವಹಂ 


ಕತ್ತಲಿಸಿ ಬಂದು ನೀರಾಡುತ್ತಿರ್ದುವು ಸುತ್ತಮಲ್ಲಿ ವನಶರಿನಿವಹಂ 
(13ರಂಪೂ. 006) - [ಮುಗಿಲ 2. ತುಜುಗ್ಗು (ಆ ತುಜುಕ್ಕು)] 
ಮುಗಿಲ್ದೇರ (ನಾ). ಮೋಡಗಳನ್ನು. ರಥವಾಗಿ ಉಳ್ಳವನು: 
ದೇವೇಂದ್ರ : “ಇಂದಿರ; ಪಲಗಣ್ಣಂ. ಮುಗಿಲ್ದೇರಂ, ಸೆಗ್ಗಿಗರಾಣ್ಮಂ- 
ಈ ೪ ಇಂದ್ರನ ಪೆಸರ್‌” (83. ೫6-೨೦) ; ಅಂತಪ್ಪ ಬಿನದಮಂ 
ನೋಡೆ: 'ಅಲರಿಚಂ, ಮುಗಿಲ್ಟೆ (ರಂ: ಮುಂತಪ್ಪ ಬಿಡುಗಣ್ಣರುಂ, ನಾರದಾದಿ 
ರಿಸಿಗಳುಂ . ಸಾರ್ತಂದು ಒಳಗೆ ಪುಗೆ ಗಲಭಿಗೆಯ್ದರ್‌ (ಅರ್ಕಾ. 0೪)... 
[ಮುಗಿಲ್‌ 4 ತೇರ್‌, 4. ೪] 
ಮುಗಿಲ್ಲೊರೆ 'ಮುಗಿಲ್ವೊರೆ' ನೋ. 
ಮುಗಿಲ್ಫಟ್ಟೆ `ಮುಗಿಲ್ವಟ್ಟೆ' ನೋ. 
ಮುಗಿಲ್ಮುಣ್‌ (ನಾ). ಮೋಡದ ಚೂರು ; ಮೇಘದ ತುಣುಕು ; 
ಇದುಪರಿದಿರ್ದ 'ಪಾವನೆ' ಮುಗಿಲ್ಕುಆ್‌ಯೆಂಬಿನಮಿಂಬುಗೆಟ್ಟು ಕುಂದಿದ 
ಪಟಗಂಚುಗನ್ನಡಿವೊಲೇನಿಟದಾದುದೊ ಚುದ್ರಮಂಡಲರ (ತಂತ್ರಫು. ೯-ಇ)- 
[ಮುಗಿಲ* - ಮಂಲ್ಕಾ] 
ಮುಗಿಲ್ವಟ್ಟೆ. ಮುಗಿಲುವಟ್ಟೆ. ಮುಗಿಲ್ಬಟ್ಟೆ (ನಾ). ಮೋಡಗಳು 
ಸಂಚರಿಸುವ ಫಥ ; ಆಕಾಶ; “ಆಗಸಂ, ಮಾಂಬಟ್ಟೆ, ಎರಲ್ವಟ್ಟೆ, 
ಸಗ್ಗಿಗವಪ್ಟೆ: ಮುಗಿಲ್ವ ಟ್ಟ, ಬಾನ್‌ ಈ ೬ ಆಕಾಶಂ” (ಕಂತ. ೪೯-೪0); 
ಅಟ್ಟಿದ ಜಟ್ಟಿಗರ್ತಡೆದುದರ್ಕೆ ಕನಲ್ಲು ವಿಭೀಷಣಂ ಮುಗಿಲ್ವಟ್ಟಿಯಿನಟ್ಟಿ 
ತಿಂಬ ಜವನಂತಿರಯೋಧ್ಯೆಗೆ ಬಂದು ಪೊಕ್ಕು (ಕಂಉನೂ. ೩-3೮): 
ಮುಳಿದು ಮುಗಿಲ್ವಟ್ಟೆಗೆ ಮಾಟ್‌ ಪಾಣುವ ಬಿಜ್ಜೋದರಿ ಬಿಗಿದುಟ್ಟ 
ಸುವರ್ಣಾಂಬರದ ಸೆಅಂಗು ನಿಶಿತಮೆನೆ ಕೊಂಕ್ರಿದ ನಿಜಕಂಟಕದೊಳ್‌ 
ತೊಡರ್ದು (80. ೩-422): ಮುಗಿಲುವಟ್ಟೆ : ಗಗನಮಾರ್ಗದಿ 
ನಾರದನು ಬರಲೊಗೆದವರ ಯುದ್ಧ ವದು ನಿಜದೃಷ್ಟಿಗೆ ಸೊಗಸುಗೊಡೆ 
ನೋಡುತಿರ್ದನು ಮುಗಿಲುವಟ್ಟೆಯಲಿ (ಸಾಕ್ಮಳಾ. ೨-೩೦). ಮುಗಿಲ್ಬಟ್ಟೆ: 
“ಮುಗಿಲ್ಪಟ್ಟೆಯೆನೆ ಗಗನದೊಳ್‌” (4೫೫೯. 50-34). 
[ಮುಗಿಲ 4 ಭತ್ತ] 
ಮುಗಿಲ್ವಟ್ಟೆಗ (ನಾ). ಆಕಾಶದಲ್ಲಿ ಸಂಚರಿಸುವವನು: ದೇವತೆ: 
ಮೊಗದಿಂದ ಪಾರ್ವರ ಪಡೆದು ನಿಗಮಶಾಸಸ್ರಾದಿಗಳಿತ್ತು ಜನ್ನಗೈಸುತ್ತೆ 
ಮುಗಿಲ್ವಟ್ಟೆಗರಿಗೆ ಮಂದವೂಿತ್ತ ರಂಗೇಶ ಬಗೆದಂಡು ಬಿಡದೆನ್ನ ಸಲಹು 
[ಮುಗಿಲ್ವಟ್ಟೆ ಡಾ ಗ್ಯ] 
ಮುಗಿಲ್ಹನಿ (ನಾ). ಮೋಡದಿಂದ ಬೀಳುವ ನೀರಿನ ತೊಟ್ಟು; ಮಳೆಯ 
ಹನಿ: ಜಲನಿಧಿಯಂ ಮುಗಿಲ್ವ ನಿಗಳಿಂದಮಗುರ್ವಿಸುವಂತೆ ನಿಮ್ಮನಾಂ 
ತಿಳಿಪಿದಪೆಂ ಗಡ (ಕಾರಂಉ- ೪೮). [ಮುಗಿಲ - ಪನ್ಮಿ] 
ಮುಗಿಲ್ವೆಳಗು (ನಾ). ಮೋಡಗಳ ಘರ್ಷಣೆಯಿಂದ ಉಂಟಾಗುವ 
ಬೆಳಕು; ಮಿಂಚು: "ಮುಗಿಲ್ವೆಳಗೆಂದು ಮಿಂಚು” (ಕಳಾ. ೫೩-೧೩೨). 
[ಮಂಗಿಲ್‌ 4 ಬೆಳಗು] 
ಮುಗಿಲ್ದೊರೆ, ಮುಗಿಲ್ಲೊರೆ (ನಾ). ಮೋಡದ ಪದರ ; ಮೇಘದ 
ತೆರೆ : ನೀಲೆ ಮಂಗಿಲ್ವೊರೆಯೊಳ್‌ ಮೆಯ್ದೋಟುವ ಶಶಿಕಳೆಯ ಗಾಡಿಯಂ 
ಗೆಲೆವಂದಳ್‌ (ಕಣವೂ. ೩-೪0). ಮಗಿಲ್ದೊರೆ : ಕರಿಯ ಮುಗಿಲ್ಫೊರಿ 
ಯೊಳ್‌ ಸಂಚರಿಸುವ ವಿದ್ಯುಲ್ಲತಾವಿಳಂಸಮನಾಂತಾದರದಿಂ ನಿಜ ವಲ್ಲಭ 
ನೆಟ್ರಿರಮಂ ಪಾರುತ್ರುಮಿರ್ಪಳಂ ದ್ರೌಪದಿಯಂ ಭೋಂಕೆನೆ ಕಂಡು 
(ನೇಮಿತ. 00-60)- [ಮುಗಿಲ್‌ 4 ಪೊರೈ] 
ಮುಗಿವು (ನಾ), ೧. ಕೊನೆ; ಮುಕ್ತಾಯ ; ಅಂತ್ಯ : ನದಿಯ 


ತೆರೆಯವೊಲುರುಳಿ ಹೊರಳು. ಮೊದಲಿಲ್ಲ ಮುಗಿವಿಲ್ಲ 


(samo: ೬-೨೯೪)- 


20 


30 


56 


(ಉನಾ: ೩-೪): ವಿ. ಸಾವು; ಮರಣ; ಹದ್ದಿನಂತೆ ಹೊಂಚು 
ಹಾರುತ್ತಿರುವ ಕೃಷ್ಣದೇಹ ನನ್ನ ಮುಗಿವಿನ ನಂತರ ರಾಜ್ಯಾಧಿಕಾರವನ್ನು 
ಕಸಿದುಕೊಳ್ಳದೆ ಸುಮ್ಮನಿದ್ದಾನೆಯೆ! (6938. 00): 
[ಮುಗಿ 4 -. ವು/ತಮಿ. ಮುಕಿವು] 

ಮುಗಿಸು 'ಮುಗಿಯಿಸು' ನೋ: 

ಮುಗಿಹ (ನಾ). (ಕೈಗಳನ್ನು ಜೋಡಿಸುವಿಕೆ ; ಸೇರಿಸುವಿಕೆ: 
`ಕೈಮುಗಿಹ' ಪರಾ. [ಮುಗಿ * -ಹ್ಯ ( ಆ-ಪೈ)) 

ಮುಗುಟು ' ಮೊಗಳು' ನೋ: 

ಮುಗುಡ್ಡೆ " ಮೂಗುಡ್ಡೆ ' ನೋ. 

ಮುಗುದ, ದ್ಧ (ಗು), ೧. ಮುಗ್ಧತೆಯಿಂದ ಕೂಡಿದ ;' ಕಷಟ 
ವರಿಯದ : ಕೊಟ್ಟು ಬೇಸಜದ ಮುಗುದರಸು ದೊರಕಿದನಲೇ 
(ಹಣ. ೯-೭)- (ನಾ). ೨. ಕಪಟವನ್ನು ತಿಳಿಯದವನು ; .ಸರಳ 
ಸ್ವಭಾವದವನು : ಎನ್ನ ಅಜಗಣ್ಣ ತಂದೆ ಶಬ್ದಕ್ಕೆ ಹೇಸಿ ಮುಗುದೆ 
ನಾದನು (ಕನಸೂ. ೩೦-೨೪ ; ಅಗಿಯಲಲುಗುವ: ತಲೆಯ ಮುಪ್ಪಿನ 
ಮುಗುದನೀತವ ಕಾದ ಹೇಳಿದೆ ನಗೆಯ ಸುರಿದ, ರಾಯ ಕಟಕದೊಳ್ಳು 
(ಪಾಂ, ೦-೬೫); ನಿಗಮನುತೆ ಗೀರ್ವಾಣಿ ರಕ್ಷಿಸು ಮುಗುದರನು 
ಕರುಣದಲ್ಲಿ ನೋಡುತಲಿ (48: ೩-೬೪): ೩. ದಡ್ಡ ; ತಿಳಿಗೇಡಿ; 
ಮೂಢ : ಹಗೆಗಳಿಗೆ ತಂಪಾಗಿ ಬದ:ಕುವ ಮಂಗಂದರಿನ್ನಾರುಂಟು, 
ಲೋಕದಲಿ (ಕನ್ನಾ: ೩-೬೨): ಶ್ರೀಪಾದನಂಥ ಮುಗುದಯ್ಯನು ಹೆಗೆ 
ಎಲ್ಲಿಗೆ ಹೋಗಿದ್ದಾನು! (೪8. ೩0- ೪. ಚೆಲುವ ; ಸ್ಫುರದ್ರೂಪಿ: 
“ಮುಗುದ (ಮುಕುಡು) ಮಂ ಸುಂದರ, ಮೂಡ್ಗ” (ತಡಕೋ). 
ಶುದ್ಧ: ೨: ಮುದ್ಮರಾವುು ಲೌಕಿಕರು ಕರೆವರೆನ್ನ ಗೊಗ್ಗಯ್ಯನೆದು 
(ರುಪಿ. ೩-೦೦೭). [ -ಆಸಂ. ಮುಗ್ಧ) 

ಮುಗುದತನ (ನಾ): ೧. ಮುಗ್ಧಸ್ವಭಾವ ; ಸರಳತನ ; ಕಪಟವಿಲ್ಲದ 
ನಡವಳಿಕೆ; ನಗುತ ರಾಡುನ ನರಚರಿತ್ರದ ಮಗುದತನಕೆ ನಮೋ 
ಯೆನುತ - ಪದಯುಗಳಕಾನತನಾಗಿ ಹಾಯ್ದನು ನಭಕಿ ವಿಹಗೆಂದ್ರ 
(an. ೬-೧೬-೩೯)- ೨. ಎಳೆತನ ; ಬಾಲ್ಕ ; ಮುಗುದತನದೊಳೆದೆ 
'ಮುಚ್ಚಿರೆ ಹರಯದೆ ತೆರೆಯದೆ ? ಅದ ನಚ್ಚಲು ಬಹುದೇ? (56, 6-233). 

[ಮುಗುದ 4 — ತನ] 

ಮುಗುದಾಣ 'ಮೂಗುದಾಣ' ನೋ. 

ಮುಗುದೆ (ನಾ)- ೧. ಸರಳಸ್ವಭಾವದ ಹೆಣ್ಣು: ಕಪಟವರಿಯದವಳು : 
“ಮುಗುದೆ - ಮುಗ್ಭಾ'' (ತರ್ಮಕೋ- ೩೬); ನೇಹದ ಮುಗುದೆ ವೀಳೆ 
ಯಾಗಿ ಮಹಾಲಿಂಗಗಜೇಶ್ವರನಲ್ಲಿ ಏಕಾಹಾರಗೊಂಡು ಇದ್ದಳವ್ವೈ 
(ರ್ನನ. ೭೩-9೦) ; ಕಳವಳದ ಕರಣದ ಮುಗುದೆ ಬಂದಳು ಬಾಣಸಿನ 

ಸೊಗಯಿಪ ಚಂದ್ರಕಾಂತದ ಭಿತ್ತಿಯೊಳು 
ತನ್ನ ಯುಗಳಸ್ವರೂಪ ಬಿಂಬಿಸಲು ಅಗಲ್ಲಿನಿಯನ ತೋಜಿ'ಸು ಬಾಬಾ 
ಯೆಂದು ಮುಗುದೆ ಬಿದ್ದಳು ಚರಣದಲಿ (ಕೋಶತ- 06-೩3). 3. ಎಳೆಯ 
ವಯಸ್ಸಿನ ಹುಡುಗಿ; ಬಾಲೆ; *ಮುಗುದೆತನ ' ಪರಾ. 
ಹ. ಚೆಲುವೆಯಾದ ತರುಣಿ; ಸುಂದರ ಯುವಶಿ : ರಶಿಕೌಶಲವ 
ಮಜವು. ಮುಗುದೆಯರು ಮುರಹರನ 'ಮನವನು ಶೆಗೆಯಲರಿಯರು 
(emt 00-61-0). [ ಆ ಸಂ. ಮುಗ್ಗಾ] 

ಮುಗುದೆತನ (ನಾ). ಎಳೆತನದ ಸರಳೆಸ್ಮಭಾವ ; ಅರಿವಿಲ್ಲದಿರುವಿಕೆ : 
ಕುಂತಿಭೋಜಗೆ ಮಗಳಹೆನು ಶಾಂ ತನ್ನ ಬಾಲ್ಯದೆ ಮುಗುದೆತನದೊಳು 
ಬಳೆಯುತಿರಲು (ಕುಪ್ಶಾಉ. ಓ0%- 00,40 ಅಂತನ). [ಮುಗುದೆ - ತನ] 


ಮನೆಗೆ (ಕುವ್ಯಾಂ- ೩-೩3); 


ಮುಗುವಳಿ 


ಮುಗುವಳಿ (ನಾ). ೧. ಸಂಬಳ, ಬಾಡಿಗೆ ಕೆಲಸ ಮುಂತಾದುವುಗಳ 
ಬಗ್ಗೆ ಮಾತುಕತೆ ಮುಗಿದ ಮೇಲೆ ಮಾಡಿಕೊಳ್ಳುವ ಒಪ್ಪಂದ, - 
ಕರಾರು. “ಗೊತ್ತುವಳಿ : "ಈಗಲೇ ನಾವು ಗುಪ್ತವಾಗಿ ಹೋಗಿ ಪರ್ವತ 
ರಾಜನಲ್ಲಿ ಸೂರೆ. ಮಾಡದಂತೆ ಮುಗುವಳೀ ಹೊತ್ತುಕೊಂಡು 
ಅವರವರ ಶಕ್ತ್ಯನುಸಾರವಾಗಿ ಹಂಚಿಕೊಂಡು ತುಂಟರಿಗೆ ಆಸ್ಪದವಾಗದಂತೆ 
ಮಾಡಬೇಕು (ನುರ್ರಾುಂ- ೧೦೮); ಈ ಮುಗುವಳಿಯು ಸದ್ಯಕ್ಕೆ 
ಮೂರು ತಿಂಗಳವರೆಗೆ ಆಮೇಲೆ ನೋಡೋಣ 
೨. ಮುಂಚಿತವಾಗಿ ತೆಗೆದುಕೊಳ್ಳುವ ಹಣ ; 
ಕೆಲವು ಜನಗಳ ಕಡೆಯಿಂದ ಮುಸುವಳಿಯನ್ನೂ 
೬ ಶ್ರೀರಂಗಪಟ್ಟಣಕ್ಕೆ ಬಂದು ಸೇರಿದರು (ತಹಾರಂ- 
ರೂಪಾಯಿ 


ನಡೆಯಲಿ ; 


(ರನು: ೦೫3). 
ಮುಂಗಡಹಣ : 
ತೆಗೆದುಕೊಂಡು . - 
1 ೨09); ನಾಟಕದ ಖರ್ಚಿಗೆ ಆಳಿಗೆ ಒಂದೊಂದು 
ಮುಗುವಳಿ ಕೊಡಬೇಕೆಂದು ತೀರ್ಮಾನವಾಯಿತು (ನನ್ನೂರು: ೩೦೨)- 
[ ಆಮುಗಿ _. - ವಳ್ಳಿ] 

ಮುಗುಳ್‌, ಮುಗುಳ್ಳು (ಕ್ರಿ). ೧- ಪೊಗ್ಗಾಗು ; ಮೊಗ್ಗು ಕಾಣಿಸಿ 
ಕೊಳ್ಳು : “ಮುಗುಳ್ತುದೆಂದು ಮುಗುಳೇಜದುದು” (ಕರಾ. ೩9-೦೯೦) ; 
ಮಾಧವಿ ಮುಗುಳ್ತವೊಲಿರ್ದೆಳವೆಂಡರಿಂದಮೇಂ ಪಡೆದುವೊ ಲೀಲೆಯಂ 
ಮಣಿಮರೀಚಿವಚಿತ್ರಿತನಾಟ್ಯರಾಲೆಗಳ್‌ (ಹುಲ್ಲು-. ೨-೬೦) ; ಕಟ್‌ದುದು 
ಮೊಲ್ಲೆ ಮಲ್ಲಿಗೆ ಮುಗುಳ್ತುದು (ಅರೇ. ೩:೩೪) ; ಮುಗುಳ್ತೊಜಗಿರ್ದ 
ಮನೋಜ್ಞ್ಯಮಲ್ಲಿಕಾಬೃಂದಮನೂನಪುಷ್ಟ ಚಯಮೊಪ್ಪಿರೆ ನಂದನಮಲ್ಲಿ 
ರಂಜಿಕುಂ (ಕಂಕಂ: ೨-೪೦). ವಿ. (ಹೂವ ತನ್ನ ದಳಗಳನ್ನು ಮುಚ್ಚಿ 
ಕೊಳ್ಳುವಂತೆ) ಕಣ್ಣನ್ನು ವಯಚ್ಛೆಕೊಳ್ಳು, ನಿಮೂಲನಗೊಳಿಸು : 
“ಮುಗುಳ್‌ ಇ ನಿಮಾಲನೆ; (ಕಣ್ಣು ಮುಚ್ಚು), ಕುಟ್ಕಲೇ ಚ(ಮೊಗ್ಗು)” 
(ಹು); ಸೊಗಯಿಪ ಮುನ್ನಿನಿರ್ಶ ಪರಿಜಿಂ ಕಡುಚೆಲ್ಲು ಗಡಂ 
ಜಿನೇಂದ್ರನಂ ಬಗೆವ ಮನಂ ಗಡಂ ಮುಂಗುಳ್ಳು ಜಾನಿಪ ಕರ್ಣ ಗಡಮಾತ್ಮ 
ತತ್ತೃದೊಳ ಬಗೆ ಗಡಂ (668. ೨-೬೦) ; ಪಜ್‌ದ ತಲೆ ಬಿಟ್ಟ ಬಾರ್ಯ 
ನಸುಮುರಿದ ಕೊರಲ್ಮುಗುಳ್ಳ ಕಣ್ಣಳರಂಣಜಲದಿಂ ಪೊರೆದ ತನುವೆರಸು 
ಬೀಭತ್ಸರಸಮನಭಿಯಿಸುತಿರ್ದರಿಲ್ಲಿ ಭಟರ್ಕಳ್‌ (ಗರಯ: ೪-23) ; ನೇಲ್‌ 
ಮುಗುಳ್ಳಕ್ಷಿಯ ಮಿಡುಕದಂಗದ . . . ಪೊಡರ್ಪೆಸೆಯೆ ಶುಪಸಂ ತಪಮಿರ್ದಂ 
(ಕರಕ - ೨-೯೪): ಹ, ಮೂಡು ; ಮೊಳೆ; ಅಂಕುರಿಸು; ನೀರಜದ 


ನಗೆ: ಮುಗುಳ್ತುದು - - - ಚಕೋರದ ಮದಮುಡುಗಿ ಪೋಯ್ತು 
ಮುನ್ನೇಸಬ್‌ನೊಳ್‌ (ಕುಸುತೂ, ೧9-೭). ಮುಗುಳು : ೧. ಅಂಥ 


ಒಂದು ಅನುಭವಮಂಹೂರ್ತವು ಸ್ಮೃತಿಬೀಜವಾಗಿ ರಸಸೇಚನವನ್ನು ಹೊಂದಿ 
ಮೊಳಿತ್ತು ಚಿಗಿತು, ಕೊಸರಿ ಮುಗುಳಿ ಸಾವ್ಯಕೃತಿಯನ್ಲಿ ಅರಳುವಸು 
(ಸಾಹಿಂ. 0೪): ೩. ಎನಿತು ಚೆಲುವಿನ ನೋಟ ಏನು ಒಲವಿನ ಕೂಟ 
ಎಂಬ ಜಗೆಯಲಿ ನಗುವು ಮುಗಂಳುತಿತ್ತು. 
೪. (ಹೂವಿನ ದಳಗಳು) ಸಂಕೋಚನ ಹೊಂದು; ಮುಚ್ಚೆ 
ಕೊಳ್ಳು: ಬೆಳಕು ಮೂಡೆ ಮಲರಿ, ಮುಳುಗೆ ಮುಗುಳಿ... ಆಃ 
ಇಂತೆನ್ನ ಬಾಳರಳಿದರೆ ಭನ್ಯನಲ್ರೆ (ಕಾಳೇ. ೨೩-೧೪)- 


(umd: ೦-೧೪)- 


[ದೇ.॥ ತವಿಂ. ಮುತಿಟಿಸ: ಮುಕಿಲ್‌ ; ತುಳು: ಮುಬರು, 
ಮಾಗುರು ; ತೆಲು. ಮೊಗುಡು] 


ಮುಗುಳಿ, ಮುಗುಳ್ಳು (ನಾ). ೧. ಅರೆಬಿರಿದ ಹೂವು ; ಕುಟ್ಮಲ : 
*'ಕೋರಕಃ, ಜಾಲಕಃ* ಕಳಿಕಾ, ಬುಟ್ಮರಃ, ಮುಕುಳಃ - ಈ ೫ ಪೂವಿನ 
ಮುಗುಳ್‌” (ಕಾಯು ೩೦-83) ; ತಾಮರೆಯರಲೊಳ್‌ ಸರಸನಿಜಾ 
ಮೋದದೊಳೊಂದಿ ನಲಿದು ಮಕರಂದರಜೋಮ್ಮಾಮುಗ್ಗದೊಳೀ ಮುಗು 
ಳೂಳವೂ ಮಾಬಸ್ಯಿಯನಜಸಿ ಸುಬ್‌ವುದಳಿ ಕೆಲಕೆಲದೊಳ್‌ (ಕನಣ. 
ನಿನ್ನೆ ನೀನಾದಿತ್ಯಂಗೆ' ನೀರಂ ಸೂಸಿ: ಪೊಡೆಮಡುವಾಗಳಾ 


4-೦೨೬) ; 


೭೨೨೩ 


20 


25 


40 


48 


ಮುಗುಳೆಂಬು 


ನೀರ್ವೆರಸು ಸೂಸಿ ತಾಮರೆಗೆಅಯೊಳಗೆ ಮುಲುಗಿರ್ದ:ಮಂಗುಳ ಮೇಗೆ 
ತಗುಳ್ಳಿರ್ದುದು (ತತ್ಮಾರಾ- ೫-೦೫) ; ನಿನೆಯ ಕೊನೆಯ ತಳಿರ ಮುಗುಳ 
ವನಲತಾನಿಕುಂಜದಿಂ ಪ್ರಸೂನರಜದ ಪುಂಜದಿಂ (ಕುಕಣ.- ೦-೩6 ಕೆಗಳ) ; 
ಪೂವಳ್ಳಿಗಳ್‌ ನನೆಕೊನೆಮುಗುಳರೆಮುಗುಳ್‌ ಬಿರಿಮೆಗುಳುಳ್ಳಲರ್ದ ಫೊಸ 
ಮಲರ್ಗಳಿಂದೆ ಸೊಗಯಿಸೆಯುಂ (ಉನಾಕ್ಕ ೦೬.೨): ೨: ಮೊಗ್ಗಿನಾಕಾರ 
ದಲ್ಲಿ ಮಾಡಿನ ಒಂದು ಬಗೆಯ ಆಭರಣ : ಬೆಳತಿಗೆಗಣ್ಣ ಬಳವಿಗಿದುವೆ. 
ಗುಜ್‌ಯೆಂದು ಕುಜುಪನಿಕ್ಯುವಂತೆ ಕೊನೆಗೊಡಂಕೆಯೊಳ್‌ ತೋರಮುತ್ತಿನ 
ಮರೆಗುಳಂ ತೆಗಳ್ವಿಮೆಂಂ (ತಂತ್ರ: ೬-೬೩ ವ). ಮಂಗುಳ್ಳು: ೧. 
“ಕುಟ್ಮಲ. ಮುಕುಲ;. ಈ ೨ ಮುಗುಳು” (ಫಾತರಾ- ೦೦೬); ಆಕಾಶ 
ಸರಸಿಯೊಳಿಡಿದ ತಾವರೆಮುಗುಳುಗಳೂ ಸುರಪಡೆಯೊಳೊತ್ತಿದ ಮುಗಿದ 
ಕೈಗಳೂ ಚಿತ್ರವಾಯ್ತು (ಕುನ್ಮಾಳ ೭-೩೬): ಸರಸಿಜಗಂಧಿಯ ವದನನಂದನದಲಿ 
ನೆಅಕಿ ಪೂತು ಸಾಲುಗೊಂಡೆಸೆವ ಪಿರಿದು ಮೊಲ್ಲೆಯ ಮಂಗೆಭುಗಳಿನೆ 
ಮೆಜಕಿದುವು ಮಿಜುಗುವ ದಂತಪಂಕ್ಷಿಗಳು (ಕಂನವಿ. ೪-೩೬). 
ಮುಗುಳ ಕಂಕಣ ಇ ಕೈಗೆ ತೊಡುವ ಒಂದು ಬಗೆಯ ಮೊಗ್ಗಿನಾ 
ಕಾರದ ಆಭರಣ : ಧುರದೊಳಸಿಲತೆಯನುಚ್ಚಿದಡರಿನಿ ಪಯುವತಿಯರ 
ಮುಗುಳ ಕಂಕಣದಾ ಕಲ್ತರತರದಿನುಬಕ್ತಿ ದವು ನಿಜಕರಬಿಬ್ಗಮವರ್ಕಿ ಕೀಲೆ 
ಶಾನ್ತರನೃಪಶಿ (ಎ೪. ೪21 ಸಗರ. ೩6-39; 30೩). ಮುಗುಳಾಗು ಇ ೧. 
ಮೊಗ್ಗಾಗು; ಹೂವಾಗಿ ಅರಳದಿರು : ಅಲರಾಗಿ ನಿರೀಕ್ಷಿಸಿ ಕಾದಲನಂ 
ಮುಗುಳಾಗಿ ಸೋಂಕಿದೆಡೆಯೊಳ್‌ ಕಾಮಂಗಲಸದೆ ಸರಳಾಗಿ ಪಳುಚಲೆವುದೂ 
ತೊಳಪವಳಹಂಂಗವಲರ್ಗಳ ಪಾಂಗಂ (6೯. ೦೭೫); ಕಮಲವುದಯ 
ದೊಳರಳ ಸಂಜೆಯಲಿ ಮುಗುಳಾಗಿ ಸುಮವಪ್ಪುದಂತೆ ಮರುವಗಲು 
ಮಗುಳ್ಳು (ನುಂಕುಕ. 60). ೨. ಮೊಗ್ಗುಬಿಡು ; ಮೊಗ್ಗು ಕಾಣಿಸಿ 
ಕೊಳು : *“ಪವೆಪಿಂ ಮುಗುಳ್ತುದೆನೆ ಮುಗುಳಾದುದು? (ಕಕ್ಕಿ. 
೦೪೩-೦೪); ಗಗನಾಪಗೆಯ ಜಲಳೆಣಕದಂಬಮೊ: ಮಂಗುಳಾದುದೊ ಗಗನ 
ಪೆಂಬ ಕಡಬದ ಮರನುಂ (ತಾರೆ: ೨-೬೨)- 
[ಆ ಮುಗುಳ್‌. / ತಮಿ- ಮುಕಿಬಿಮ. ಮೊಕ್ಕುಳ, ಮಲ. 
ಮೂಕಿಟು್‌ ತುಳು. ಮುಗುರು. / ಸಂ. ಮುಕುಲ] 
ಮುಗುಳರಿಬ (ನ). “ಮೊಗ್ಗಿನ ಬಾಣಗಳುಳ್ಳವನು ; ಪುಷ್ಪಜಾಣ; 
ಮುಗುಳಿಂಬನೊಡಲ ಬೇಡಿದಳು ರುಕ್ಮಿಣಿ ಗಂಡು 
ಮಗನಾಗಬೇಕೆನಲೂ (ನೋಶತ. 00-00): ಮುಂಗುಳಂಬನುಇುಬೆಗಾಜದೆ 
ಪೊರಳಂತಿಹ ಮಂತ್ರಿಮುಗಳಿಡಿಗೆ ಪರಿತಂದು ನುಡಿದಳೊಸಗೆಯನಾಪ್ತಸಖಿ 
ಯೊರ್ವಳವಳ ಕೂಡೆ (ಕೈಖಳಾ. ೩೦-3) ; ಮುಗುಳಂಬನ ಮೂಡಿಗಮರಿದ 
ಪರಿಮಳಪೊಗುವ ಪೂಡೊಂಬೆಯಃತಿಷರು (ಕರಿ. ೬-೯೯). 
ಮುಗುಳಂಬಕೇಳಿ ಎ ಮದನಕೇಳಿ ; ಕಾಮಕೇಳಿ ; ರತಿಕ್ರೀಡೆ : ಎನ್ನ 
ಬಿನೆಪ್ಪಿ ಚುಂಬನವನೀಯೆ ಕೂಡಿ ಮುಗುಳಯಕ್ಕೇಳಿಯೊಳು ಸುಯ್ಯೆ 
ಯೆಂಬಗಡುರಕ್ಕಸನ ವಾಕ್ಯ ಕೇಳ್ದು ಕಂಗೆಟ್ಟ (ಪಾಂಡತ- ೩೩-20). 
ಮುಗುಳಂಬನಣುಗ ಎ ಮನ್ಮಥನ ಮಂಗ: ಅನಿರುದ್ಧ : ಹೊಗಳಲಚ್ಚರಿ 
ಗೆಯ್ವ ಚಕಿತನಾರಿಯರನು ಮುನುಳಂಬನಣುಗನೀಕ್ಷಿಸಿದ (ಯೋಶತ. ೧6-೪೦). 
[ ಮುಗುಳಯು 2... ಆ] 
ಮುಗುಳಂಬು (ನಾ). ೧. ಮೊಗ್ಗಿನ ಬಾಣ: ಬಿತ್ತರದ ಭಲ್ಲೆಯ 
ಮಾಟದಿ ಸುಸಂಪಗೆಯ ಮಂಗಂಳೀಬು ದೊರೆವಡೆದ ಕಣಗಿಲ ಪುಳುಂಬವ 
ಬತ್ತಳಿಕಿಗಳು ನೆರೆದಿರ್ದವವರಲ್ಲಿ (ಹಳ್ಕಛ. ೫-9೪). ವ. 
(ಮನ್ಮಥನ) ಹೂಬಾಣ; ಪುಷ್ಪಬಾಣ : ಮಗಳೆ ನಿನ್ನಯ ರೂಪ 
ಗುಣ ಶೀಲವ ನೋಡಿದಗಸೆತಸುರನರೋರಗರು ಮಂಗುಳಂಬಗೊಳಗಾದರ 
(ಶೋಷಕ ೨೫-೩0). ೩. ಒಂದು ಬಗೆಯ `ಚಿಕ್ಕಬಾಣ : ಕಿಜ 


ಪ್ರಃ 


ಮೊನೆಯೆ ಮುಗುಳಂಬುಗಳ ಸೆ ಗಳ ದನಭಮನ್ಶ್ಯುವಿನ ಮೆಯ್ಯಲಿ ತುಜ 


ಮುಗುಳಕ್ಕಿ 


ದವು ಮುಣಿದುಂಬಿ ಕೆಂದಾವರೆಗೆ ಕವಿವಂತೆ (ಕುಠ್ಮಾರ್ರೋ- ೩-೩೪); ಆಲಿಸೈ 
ಮುಗುಳೇಬಂ ಸಾವಿರವೇಳು ಬಳಿಕೊಂಬತ್ತುಸಾವಿರಕೋಲು ಮಾಂಟೆಯ 
ಕವಲುಗಣೆ ಹನ್ನೆರಡುಸಾವಿರವು (ಕುವ್ಮಾಳೆ. ೦೮-33). 
[ಮುಗುಳ್‌ - ಅಂ: ೨] 
ಮುಗುಳಕ್ಕಿ, ಮುಗಳ (ನಾ). ಸರಿಯಾಗಿ ಬೇಯದೆ. ಮೊಗ್ಗಿನಂತಿರುವ 
ಅನ್ನ ; ಪೂರ್ತಿಯಾಗಿ ಅರಳದೆ, ಅರೆಬೆಂದ ಅನ್ನ, -ಪಕ್ಟವಾಗದ 
ಅನ್ನ; ಇವತ್ತು ಒಲೆ ಸರಿಯಾಗಿ ಉರಿಯದೆ ಅನ್ನೆ ಮುಗುಳಕ್ಕಿಯಾಯ್ತು 
(64). ಮುಗಳೆಕ್ಕಿ : ಸಮಯ ತಪ್ಪಿ ಯಾವಾಗಲಾದರೂ ಇವಳು ಅದಗೇ 
ಒಲೇ ಮುಂದಕ್ಕೆ ಹೋದರೆ, ಅನ್ನ ಮುಗಳಕ್ಕಿಯೋ ಇಲ್ಲ ಮಿಡ್ಡೆಯೋ 
ಆಗುತ್ತಿತ್ತು (ಮಾಮಾ ೪4). 
ಮುಗಳಕ್ಕಿಗಂಜಿ ಎ (ಔಷಧಕ್ಕಾಗಿ ಬಳಸುವ) ಅರೆಬೆಂದ ಅನ್ನದ 
ಗಂಜಿ ; ಪಕ್ವವಾಗದ ಅನ್ನದ ಗಂಜಿ: (೪. 
[ ಮುಗುಳು (< ಮುಗುಳ್‌) 4 ಅಕ್ಕಿ 
ಮುಗುಳಲರ್‌ (ನಾ)- ಅರಳುತ್ತಿರುವ ಹೂವು; ಅರೆಬಿರಿದ ಹೂವು : 
ಪೊಟಲ ಬೀದಿವೀದಿಗಳನಿತುಮನೋರಂತೆ ತಳಿದು ಗುಡಿಗಟ್ಟಿಸಿ ನೀಂ ನನೆಯ 
ಮುಗುಳಲ್ಲರ ತುಣುಗಲನನಂತಮಂ ನೆಲ್‌ಯೆ ಕೆರಜವೇಟು್‌ ನೃಪತಿಳಕಾ 
(ಅ0ತ. ೫-6) ; ಮುರಹರನಂತ। ಪುರಪುರಂಧ್ರಿಕಾನಿಕಾಯಮಾ ವನೋದರದ 
'ಪೂಮರದ ಲತೆಯ ಸಂತತಿಯ ಮುಗುಳಲರ ತುಜುಗಲ್ಲಳಂ ನೇವ 
ಮಾಯ್ಡು ಕೊಂಡು ಮಂಡನಾವಳಿಯನೆಸೆಯೆ ಸಮೆದು ಪಸದನಂಗೊಂಡು 
(ಜೇಮಿಫು. ೦೩-೨೦ ವ) ; ಮುಂಗುಳಲರ ಪೆಣ್ಣುಯ್ತೊ ಪೆಣ್ಣೆ ಮಂಗುಳಲ 
ರಾಯ್ತೊ (ಶ್ರೀಉಟಾ, ೦೫6-0೬೬). [ ಮುಗುಳ್‌... ಅಲರ್‌] 
ಮುಗುಳ್ಳ,, ಮುಗಲ್‌, ಮುಗಳಿ (ನಾ). ೧. ಒಂದು ಬಗೆಯ ಮುಳ್ಳಿನ 
ಮರ: ದಿಂಡ ಪಾತಂಗ ಮುಗುಳಿಯ ಮರನು. , . ಬಳಲಿ ಬಂದವರಿಗೆ 
ವಳಲೆಯವ್ಯುತದಂತೆ ನೆಳಲಾಹ ವೃಕ್ಷವಲ್ಲಿಹವು. (ಹಣ. ೦.8೩); 
ಮುಗುಳಿಯ ಮರದ ನೆರಳಿಂದ ನುಂಗುವ ನೆಗಳು ಲೇಸೆಂದ 
(3೯. 045); ಮುಗುಳಿಯ ಒಳನುರಂ ಆಡಿನ ಹಾಲಿನಲ್ಲಿ ಅರೆದು 
ಕುಡಿಯೆ ಎಂಥಂ ಕೆಮ್ಮುಲಾದರೂ ಮಾಣ್ಣುಂ (198 ೨00). ೨. ಒಂದು 
ಊರಿನ ಹೆಸರು: ಪನುಣ್ಮಿ ಮುಗುಳಿ ಪರ್ತೂ ಮುಳ್ಳುನ್ನು ಏತೇಷಾಂ 
4 ಮಧ್ಯಸ್ಥಿತೇ [CO ೨೨೦-3೯; 638); ಮುಗುಳಿಯ 
ನಾಗಮಯ್ಯ ಬಸವನ ಹಳ್ಳಿಯ ಬಸವಯ್ಯ (ಎಕ. ೫೪, ಶೇಟೂಕು.. 4೦6-0೧; 
ಉ). ಮುಗಲ್‌: ೧. “ಮುರ್ಗಿನ ಹುಳಿಮರ ,.. ಮರುವನ 
ಹುಳಿ. ಮುಗಲ. ಮರ್ಗಲ್‌. ಕೋಕಂಮರ " (4. ೬೬) 
ಮುಗಳಿ : ೧. “ಮುಗಳಿ. ಮುಗ್ಗಿ. ಶಮಿ. ಚೆಲಯುದಿ, ಬ; ಮರ. 
ಮುಗಳಿ” (446. ೪); ಮುಗಳಿ, ಮುಗ್ಗಿ (ಖೃ80- ೨-0) ; ಮುಗಳಿ, 
ಸೀಗೆ, ಬಾಗೆ, ಸೀಮೆಹುಣಿಸೆ (ನನ್ನನು. ೨೩೪)- 
[ದೇ.॥ ತಮಿ. ಮಕರ, ಮಕಿಟಿಮ್‌ ; ಮಲ, ಮಕಿಟ್‌] 
ಮುಗುಳ್ಳಿ (ನಾ). ೧. ಎತ್ತರವಾದ ಪ್ರದೇಶ: ದಿಣ್ಣೆ : ` ಮುಗುಳಗದ್ದೆ` 
ಪರಾ. ೨. (ದೇವಸ್ಥಾನ ಮೊದಲಾದುವುಗಳ) ಗೋಪುರ ; ಶಿಖರ; 
ಆ ದೇವಸ್ಥಾನದ ಮುಗುಳಿ ತುಂಬ ಎತ್ತರವಾಗಿದೆ (540). 
[+ ತುಳು. ಮುಗುಳಿ] 
ಮುಗುಳಗದ್ದೆ (ನಾ). ಬೆಟ್ಟದ ತುದಿಯಲ್ಲಿದ್ದು ಮಳೆಯ ನೀರನ್ನೇ 
ಆಶ್ರಯಿಸಿರುವ ಗಡ್ಡೆ. ಜವಿಕಾನು : (86. ೬೪). 
[ ಮುಗುಳ್ಳಿ + ಗದ್ದೆ (« ಗಲಕ್ಕಿ) ] 
ಮುಗುಳಿಸು (ಕ್ರಿ); ೧. ಮೊಗ್ಗುಬಿಡು ; ಮೊಗ್ಗು ಕಾಣಿಸಿಕೊಳ್ಳು : 
ಪಂಪಕಮಾದ ಚಂಪಕಾಲತೆಯ ಪಿಣಿಲೇಅಃದ ಕರವೀರಲತೆಯ ಮುಗುಳಿಸಿದ ! 
ವಕುಳಲತೆಯ ಬಾಳ್ಪೊಂಪದ ಬಳಸು ವಿಳಸಮಾದ ರತ್ನರಚಿತಕೃತಕಾಚಲಂ 


೭೨ 


೫ 


4 


೨ 


೪ 


ಮುಗುಳೇಜು 


ಗಲೊಳ್‌ (ಅನೂಪ: ೦೦-೨೪ ವ). ೨. (ಮೊಗ್ಗಿನಂತೆ) ಮುಚ್ಚಿಕೊಳ್ಳು : 
ತನ್ನ ಕಡುಸೊಡರ ಬೆಳ್ಳನ್ನ ತಿಳಿಮುಂಜಾವದನ್ನ ಮುಗುಳಿಸುವ ಬೆಳ್ಳಿಯ 
ಬಟ್ಟಲಿಂ ಚೆನ್ನೈಸುವ ಕೂರ್ಗಣೆಗಳಿನ್ನದೆಲ್ಲಿಹುದೆಂಬುದನ್ನರಿವೆವೆಂತೊ ಕಂಗೊಳ 
ದನ್ನೆಗಂ (೧೪5೦ ೫-೬). ೩. ಅರಳಿಸು; ವಿಕಾಸಗೊಳಿಸು: ಪೂಜೆಯಿಲ್ಲದಾ 
ಪೂಜ್ಯನು ಹೃದಯದಿ ಪೂನಗೆ ಮುಗುಳಿಸಿ ತಾಳುವನು (ಆರಳು. 


ora-os). 


ಮುಗುಳ್ಳು "ಮು 

ಮುಗುಳ್ಳು "ಮುಗುಳ್ಳ್‌' ನೋ: 

ಮುಗುಳುಗಣ್‌. ಮುಗುಳುಗಣ್ಣು (ನಾ). ಮುಚ್ಚಿಕೊಂಡಿರುವ ಕಣ್ಣು: 
ನಿಮಾಲಿತ ನೇತ್ರ :: ಮುಗುಳುಗಂಗಳ ಮೇಲುಗುಡಿದೋಳುಗಳ 
ಮಿಡುಕುವ ತುಟಿಯ. , . ಹೊಸ ತಪಸಿ. ತೊಡಗಿದನು ಬಲುತಪವ 
(ವ್ಯಾ *); ಅರ್ಥ್ಯಮೆತ್ತಿದ ಕೈಯ ಅಂಜಲಿಗದೇನೊ ಬಿಳ್ಜೆವೊಲಾಗ್ಳ 
ತವಳ ಮೆರ್ಯ ಜುಮ್ಮೆನೆ ನವಿರ್ನಿಮಿರಲೊಯ್ಯನೆ ನುಲರ್ದುವಾ ವನಿಸುಳು 
ಗಣ್‌ (2 ರಾನಿ, 806-302). ಮುಗುಳುಗಣ್ಣು : ಮುಗುಳುಗಣ್ಣುಗಳು, 
ಮೆ:ಲೆತ್ತಿದ ತೋಳುಗಳು, ಮಿಡುಕುವ-ತುಟಿಗಳು (ಕಾಮಿ. €೨). 

[ಮುಗುಳ್ಳು (ಮುಗುಳ್‌) 4 ಕಣ್‌] 

ಮುಗುಳುಗಣೆ "ಮುಗುಳ್ಗೆಣೆ' ನೋ. 

ಮುಗುಳುಗಣೆಯ `ಮುಗುಳ್ಗಣೆಯ' ನೋ. 

ಮುಗುಳುಗಣ್ಣು "ಮುಗುಳುಗಣ್‌' ನೋ. 

ಮುಗುಳುಗಾಯಿ 'ಮುಗುಳ್ಳಾಯ್‌' ನೋ. 

ಮುಗುಳುಗೊಂಬು (ನಾ). (ಆನೆಯ) ಮೂಡುತ್ತಿರುವ ಕೊಂಬು; 

ಮೊಳೆಯುತ್ತಿರುವ ಕೋರೆ, - ದಂತ ; ಚೋಟುಕೊಂಬಿನ ಆನೆ 

೧ಕ್ಕೆ ೩೦. ವರಹ ಕ್ರಯ, ಮುಗುಳುಗೊಂಬಿನ ಆನೆ ೧ಕ್ಕೆ ೨೫ ವರಹ 

ಕ್ರಯ (ಶುಶಾರಂ. 1, 8). [ಮುಗುಳು, (ಎಮುಗುಳ್ಳ್‌) 4 ಕೊಂಬು] 


'ಮುಗುಳುದೆನೆ (ನಾ). ಅಂಕುರಿಸುತ್ತಿರುವ ತೆನೆ ; ಮೊಳೆಯುತ್ತಿರುವ 


ಹೊಡೆ : ವ್ಯರ್ಥವಲ್ಲವೆ. . . ಮುಗುಳುದೆನೆಯ ಎಳೆತುಳಸಿದಳಗಳ 
ತಂದು ಪ್ರೇಮದಿಂದ ಜಗನ್ಮೋಹನಪೂಜೆಯ ಮಾಡಿ ಚರಣಕೆಐಗದವನ 
ಜನುಮ (ಕಕನ. ರಾ. 3-೩-೨). [ಮುಗುಳ್ಳು( ಆಮುಗುರ್ಳಾ) ತೆನ್ನೆ] 
ಮುಗುಳುನಗು "ಮುಗುಳ್ನಗ್ಮು' ನೋ. 


ಮುಗುಳುನಗೆ "ಮುಗುಳ್ನಗೆ' ನೋ. 
ಮುಗುಳುಬೊಕ್ಕೆ (ನಾ). ಬಿರಿಯಲಿರುವ ಕೈ; ಒಡೆಯಲಿರುವ 
ಗುಳ್ಳೆ: '" ಮುಗುಳು [ಣಜ ಮುಳ್ಳು] ಬೊಕ್ಕೆ ಖಟಕಂ ಸ್ಫೋಟಕ 
ಮೊನಿಕ್ಕು” (ಮುಂಗರಾ- ೦೦೩-೦). 
[ಮುಗುಳು (ಮುಗುಳ್‌) ಬೊಕ್ಕೆ] 
ಮುಗುಳುವಾಳೆ (ನಾ). ಬಾಳೆಯ ಹೊವು ; ಬಾಳೆಮೋಶೆ : ಮುಗುಳು 
ವಾಳೆಯ ಹೊಡೆಯ ನುಚ್ಚಾಗಿ ಕತ್ತರಿಸಿ ಒಗರು ಹೋಹಂತೆ ಸುಣ್ಣದ 
ನೀರಿನಿಂ ಕುದಿಸಿ ತೆಗೆದು (ಸೂಶಶಾ. ೨-೬೦) 
[ಮುಗುಳ್ಳು ( ಆಮುಗುಳ್ಳಾ) 4 ಬಾಳ್ಕೆ (ಬಾಲ) ] 
ಮುಗುಳುವಿಡಿ(ಕ್ರಿ). ಮೊಗ್ಗು ಬಿಡು.- ಕಾಣಿಸಿಕೊಳ್ಳು : * ಮುಗುಳ್ತು 
ದೆನೆ ಮುಗುಳುವಿಡಿದುದು” (ತವಿಕಂ. ೪೬೭-೭೬). 
[ಮುಗುಳ್ಳು (ಮುಗುಳಿ) .,. ಪಿಡಿ) 
ಮುಗುಳುಹೊಡೆ (ನಾ). -ಮುಗುಳುದೆನೆ ; ಮುಗುಳುಹೊಡೆಗಳರೆಹೊಡೆ 
೨ ಹಾಲುದುಂಬುದೆನೆಯ ಶಾಲಿ ಸೊಗಸಾತ್ತುವು ನೋಳ್ಪರಿಗೆ (1680. 
8-೬೨). [ಮುಗುಳು (ಎಮುಗುಳ್ಕ) ಹೊಡೆ (ಎ ಪೊಡ್ಡ) ] 
ಮುಗುಳೇಟು (ಕ್ರಿ). -ಮುಗುಳುವಿಡಿ : ಮುಗುಳೀಲ್‌ದ ಚಂಪಕಲಕೆವೊಲಿ 
ರ್ದಳಂತಾಕ್ಷಣದೊಳ್ಳ (ಗರಣ: ೩೨೨; ಅವಳ ಕೋಮಳಿತಕಾಯವೆಂಬ 


ಬೊ 


ಮುಗುಳೊತ್ತು. 


ಪೊಳೆವ ಸನ್ಮಾರ್ಗಲತೆ ಮುಗುಳೀಆ:ದೊಲ್‌ ಮೆಲ್ಬುದಳೆಯೆ ನೀರುಡಿದರ 
ಗಾಡಿಯಿಂ ಕೂಡಿಯಾ ನಳಿನಾಯತಂಂಬಕಿಯರೆುಂ (ನಂದಿತಾ. ೬-೨೮): 
[ಮುಗುಳ್‌ 4 ಏಜ್ಯು (ಆ ಏರ್ಯ) ] 
ಮುಗುಳೊತ್ತು (ಕ್ರಿ) ೧. ಅಂಕುರಿಸು ; ಮೊಳೆ: ಮೂಡು: ಮೊಲೆ 
ವುುಗುಳೊತ್ತುವಂದು ಮೊದಲಿಂದುವರಂ ಬಗೆದಂತಿರಿಚ್ಛಿಯಂ ಸಲಿಸಿ... 
ಕೂರ್ತ ಮನಃ ಬ್ರಯನಂ ಬಿಡೆಂದು ನೀನೆಲೆ ಮುದುಖಂಜ್‌ದೊಳ್ತೆ ನುಡಿ 
ಯಲ್ಪಗೆದಂದುದನೆಂತು ಸೈರಿಪೆಂ [TS 60-0೬2); ಉತ್ತಮಂಜ್ಗ್ಸಾನಸಲಿಲ 
ವನೆಆ'ದು ಶರಣರ ಸುಚಿತ್ತಭೊಮಿಯೊಳಲ್ತಿಯಿಂ ಬಿಳ್ತೆಲಡುವೆ ಮುಗ 
ಳೊತ್ತಿ ಪಲ್ಲವಿಸುತೇಕೋತ್ತರೆಶತಸ್ಥಲಂಗಳನಾಂ'ರುತ್ತಿರ್ಪಿನಂ' (ಕೊಲ್ಲೂರ. 
೨. ಅರಳು ; ವಿಕಾಸವಾಗು: ೬ `ಸ ದಯೆಗೆ ಚಿತ್ತವಂಕುರಿಸಿ 
ಬುದ್ಧಿ ಪಲ್ಲವಿಸಿ ಮನಂ ಮಂಗುಳೊತ್ತಿ ಕುಳ್ಳಿ "ನ | 
ಕಂಡು (016. 3-೬೬). ೩. ಮೊಗ್ಗುಗಳಿಂದ ತುಂಬು.- ಕೂಡಿರು: 
ಸಮ್ಮದಮಂ' ಕರಂ ತಳೆಯೆ 'ಜಾದಗೆಗಳ್ಳಿಳಸೆತ್ಯ ಜಾಲಂ ಮುಗುಳೊತ್ತೆ 


6-೬6)- 


ಎ ತಾಂ ಮಾಂ ಮಟ್‌ಗುಲದೊಳ್ಳುರದು ತೀಡಿದುದೊಯ್ಯನೆ 
ಹೆಶ್ಚಿವಖಾನಿಲಂ (ಉದರ. ೯-೦೩೦)- [ಮೆಂಗುಳ್ಕಿ 4 ಒತ್ತು] 


ಮುಗುಳ್ಗಣ್‌ (ನಾ). ನೊಗ್ಗಿನಂತಿರುವ ಕಣ್ಣು ; ಕುಟ್ಮಲದಂತಿರುವ 
ನೇತ್ರ: 'ಮುಗುಳ್ಳಣ್ಣ' ಪರಾ. [ಮಂಗುಳ್ಸ್‌ ಎ. ಕಣ್‌] 

ಮುಗುಳ್ಗಣಿ, ಮುಗುಳುಗಣೆ (ನಾ). ಮೊಗ್ಗಿನ ಬಾಣ; ಹೊವಿನ 
ಸರಳು ; ಪುಷ್ಪಬುಣ : ಪಗೆಗಳುಮಂ ಪೆಂಡಿರುಮಂ ಮಿಗೆ ಸೋಲಿಪು 
ವವನ ಬಿ... ::೨ ಗಾಡಿಯುಮಾವಗವೂಡಸಿ ತಾಗೆ ಕಣೆಯುಂ ಮುಂಗುಳ್ಳಣೆ 
ಯಾಂ ಮೊನೆಯೊಳಂ ಪೊಬಲ್ವೀದಿಯೊಳಂ (ಕಳಾ, ೪೪); ಸಲೆ ಪರವಶ 
ದೊಳುದ ಕೂರುಗುರ ಕೊನೆವಲ್ಲ ಕಲೆ ಮೆಯ್ಕೊಳಿಲ್ಲದೆರ್‌" ಮುಗುಳ್ಳಣೆಯ 
ಮುದ್ರೆಯುಜ್ವಲಿಸದಂ* . , , ಮೋಹಿಗಳ ಕುಲಕೆ ಹೊಜಗೆಂದು ನೂಪುರ 
ರವದೆ ನುದಮಂ ಪೊಯ್ಚರಂಗನೆಯರಲ್ಲಿ (ಕರ್ಮಣಾ. 5-೯0); ನಿಜಾಟಾಕ್ಷಶರ 
ಮಿರ್ದಂತೆ ಮುಗುಳ್ಗಣೆಗಳೇವಾಳ್ತೆಯೆಂದು ಕುವನ ಕರತಳದಿನವಂ ಕವರ್ತೆ 
ಗೊಂಡು ಚೆಲ್ಲುವಂತೆ ಪುಷ್ಪಪುಟಹಸ್ತದಿಂ ಪುಷ್ಪಾಂಜಲಿಯಂ ಕೆದರ್ದು 
(ಣಂಕೇ- 3-0೯5)- ಮುಗುಳುಗಣೆ : * ಮುಗುಳುಗಣೆಯ ' ಪರಾ. 

[ಮುಗುಳ್ಳ್‌  ಕಣೆ,] 

ಮುಗುಳ್ಗಣೆಯ, ಮುಗುಳುಗಣೆಯ (ನಾ). ಹೂವಿನ ಬಾಣವನ್ನು 
ಹೊಂದಿದವನು ; ಕಾಮ; ಮನ್ಮಥ: ಮುಕ್ತಿಪದದ ಹೊಲಬಂ 
ಮುಗುಳ್ಗಣೆಯನ ಶಕ್ತಿಗಿಡಿಪ ಪರಿವಿಡಿಯಂ . . - ಯುಕ್ತಿಗೆ 'ಯುಕ್ತಮೆನಿಸು 
ವಾಗಮಮಂ ವ್ಯಕ್ತೀಕರಿಸುವುಪಾಧ್ಯಾಯರೆನಾಂ ಭಕ್ತಿಯಿನಭಿವಂದಿಸುವೆಂ 
(ಡಾ. 0-೪), ಮುಗುಳುಗಣೆಯ ; ಮುಗುಳುಗ್ಗಣೆಯನ ಶಂಭು 
ಕುವರನು ರುಗುಮಿಣಿಯ ಸಾರಿರಲು ಕೊಂಡಿಮನಗರದಿಂ ಮಂತ್ರಿಗಳು 
ಬಂದೆಂದಂತೆ ಬನ್ಸೈಸೆ {m9 va: a0-03)- [ಮುಗುಳ್ಗಣೆ | _ ಅ) 

ಮುಗುಳ್ಗಣ್ಣ (ನಾ). ೧- ಮೊಗ್ಗಿನಂತೆ ಕಣ್ಣು; ಗಳನ್ನುಳ್ಳವನು. ಶಿ. 
ಕೃಷ್ಣ : ಮೊಗಮೆಲ್ಲ ಮುಚ್ಚಿ ಕೊಂಡಿಪ ಕಣ್ಣ ಮುಗುಳ್ಗಣ್ಣ ತಾವರೆಯ 
ಕಣ್ಣ (ಕೃಷ್ಣರಿ- 8-60)- [ಮುಗುಳ್ಗಣ್‌ 4 ಅ] 

ಮುಗುಳ್ಗಾಯ್‌, ಮುಗುಳುಗಾಯಿ (ನಾ). ೧. ಆಗ ತಾನೆ ಹೂವಿ 
ನಿಂದ ಹೊರಬಂದ ಕಾಯಿ: ಅತಿ ಎಳೆಯ ಕೂಯಿ ; ಹೀಚು; 
ಮುಗುಳ್ಳಾಯ್‌ ಅಮಳ್ಟೊಂಗಲ್‌, ಎಸಳ್ವಸೆ ಅಮಳ್ಳಂತ್ರಂ [Oe 
ಶ್ರಯೊಲ): 
(ಕನ್ಮಾನು- ೩ ಶ್ರಯೋ). ೨. ಹೀರೆಕಾಯಿ ಮೊದಲಾದ 
ಯಿಂದ ತಯಾರಿಸುವ ಒಂದು ಬಗೆಯ ಖಾದ್ಯ : ಕೆಲವ ಭಂಜಿತ 
ಶಾಕಮಂ ಕೆಲವ ಮುಗುಳ್ಳಾಯ ೬ ಮಾಡಿ ಹಲವು ಚಂದದೊಳು 
ಹೀರೆಯ ಕಾಯ ಪಾಕಮಂ ಏಿರಿದಾಗಿ ಹಸಮಾಳ್ನುದು (448. ೩-೭). 


೭೨೨೫ 


| 


| 


10 


1s 


ತಳಿರ್ಗೇಪು, ಬೆಳರ್ಗೆಂಪು. ಮುಗುಳ್ಗಾಯ್‌, ಎಸಳ್ಸೇದಂ 
ತರಕಾರಿ 


ಮುಗುಕ್ಕೊಲೆ 
ಮುಗುಳುಗಾಯಿ : ೨. ಭಂಜಿತಶಾಖ, ಮುಗುಳುಗಾಯಿ, ನವಜಿಷ್ಯಸುಧೆ. 


೬. ೬ ಶಾಕವಂಗಿ ಮೊದಲಾದ ಹೀರೆಯ ಪಾಕವನ್ನು ಹಸನಾಗಿ 
ತಯಾರಿಸುವುದು (ಸೂಕರ. ೩-೬ ೮00) [ಮಂಗಲ್‌ + ಕಾರ್ಯ] 
ಮುಗುಳ್ವು (ಕ್ರಿ)- ೦. (ಹೂವು ಮೊದಲಾದುವನ್ನು) ಮುಚ್ಚಿಕೊಳ್ಳು 
ವಂತೆ ಮಾಡು: ಮೊಗ್ಗಾಗಿಸು : “ಮುಗುಳ್ಹು -. ಸಂಕೋಚಕರಣೇ 
(ಕುಗ್ಗಿಸು” (ಕರರ) ;  ಹಗಲರ್ಕನಿರುಳ್ವಿಧುಬಿಂಬಮಿಂಬುಮಾಟ್ಟಂತೆ 
ಮುಗುಳ್ವುಗುಂ ಕುಮುದಕಾನನಮಂ ಕಮಳಪ್ರತಾನಮಂ (0೮೪೪: ೬-೬೪). 
೨. (ಕಣ್ಣು) ಮುಚ್ಚಿಕೊಳ್ಳು, ಮುಗಿ: ಸುರತಾಂತದೊಳಕ್ಷಿಗಳಂ 
ಮುಗುಕ್ಶಿ ಪಟ್ಟಿರೆ' ಪರಮಾಯು ತೀವಿತಿನಳೆಂದಿರದೋಡಿದನೊರ್ಪನೂರಿಚಂ 
(ಕತಕ. ೦೦-೦೪೯)- [ಮುಗುಳ್‌ 4 - ಚು] 
ಮುಗುಳ್ಳೊಂಗಲ್‌ (ನಾ). ಮೊಗ್ಗು] ಗಳ ಗೊಂಚಲು; ಹೂಗೊಂಚಲಂ; 
ಪುಷ್ಪಗುಚ್ಛ: ಮುಗುಳ್ಳೊಂಗಲ್‌, ಎನಬ್ತಾಣಂ (ಕರ್ಣಾನು. ಒ ಕ್ರಿ ಯೋ). 
ಲ] 


[ಮುಗುಳ್‌ 4 ತೊಂ 


[ಮುಗುಳ್ತೊ ಜರ್‌ ' ಮುಗುಳ್ಳೋಲು ' ನೋ: 


ಮುಗುಳ್ಹೋಲು, ಮುಗುಳ್ತೋಟಯ್‌ (ಕ್ರಿ). ಮೊಗ್ಗುಬಿಡು; ಹೂ 
ಬಿಡು ; ಪೆಪ್ಪಿತವಾಗು: " ಮುಗುಳ್ತುದು ತಾನದೆನೆ ಮುಗುಳ್ಳೋಜ್‌ 
ದುದು" (ಕಬ್ಕಮ, 330-33). ಮುಗುಳ್ಲೋಟಿಸ್‌ ; ಬೆಳ್ನೆಗೆ ಪುಟ್ಟಲೈೆ 
ಸ್ಪಷಗೆ ಮುಗುಳ್ಳೋರ್ಪ ಸುದತಿಯರ ಬಟ್ಟಮೊಗಕೆಣೆಯಹವೆ ತಾವರೆ 
ಗಳಿಂದವಂ ಬಿಟ್ಟು ತುಂಬಿದ ಜಪ್ವನೆಯರ ತನುಪರಿಮಳಕೆ ಕವಿದವಾ 
ಬನದಳಿಗಳು (ಕೈ ಜರಾ: ೪-00). [ಮುಗುಳ್‌ ತೋಜು] 
ಮುಗುಳ್ನಗು, ಮುಗುಳುನಗು (ಕ್ರಿ). ಮಂದಹಾಸವನ್ನು ಬೀರು; 
ನಸುನಗು : ಪಂಪಕವಿ ಪೊನ್ನನ ಕಡೆ ತಿರುಗಿ ಮುಗುಳ್ನಕ್ಕನು (ರಾತಕಂ- ೬)- 
ಮುಗುಳುನಗು : ಬೋಳನು ಕೈಮುಚ್ಚಿ ಉಡುಗೊರೆ ಕೊಡಲು 
ಮುಗುಳುನಗುತ್ತ ಕೋಲ್ಗುರರು ಹೀಗೆಂದರು (ಕಾಊರೆ. ೦೦ ಕಠಾರೆ). 
[ಮುಗುಳ್‌ -...ನಗ್ಳು) 
ಮುಗುಳ್ನೆಗ್ಗು (ನಾ): ಮಂದಹಾಸ ; ನಸುನಗು; . ಅವರ ಮುಗುಳ್ಗೆಗು 
ವನ್ನು ಕಂಡು ಮನಸ್ಸಿಗೆ ಎಷ್ಟೋ ಸಮಾಧಾನವಾಯಿತು (ಕೂ9)- 
[ಮುಗುಳ್‌ _. ನಗ್ಮು) 

ನಗುಳ್ಳಿಗೆ, ಮುಗುಳುನಗೆ (ನಾ). ಇ ಮುಗುಳ್ನೆಗ್ಮು 2 “ಸ್ಥಿತ 
ಮೆಂಬುದು ಮಗುಳ್ಗೆಗೆ" (ಹಉಯು" ೯೩-90೩) ; ಮಗಳ ಮೊಗಮಂ 
ಮುಗೆಳ್ನೆಗೆವೆರು ನೋಡಿದಾಗಳಿ್‌ (60. ೩-56 2) ; ಮುಗುಳ್ನಗೆ. 
ಪದೆಪಿಂ ಪೊದಲ್ಮುದು ಕುಮಾರನ ಕೋಮಳವಕ್ರಬಿಂಒದೊಳ್‌ (ಕುಸುಮಾ 
೬-೦34) ; ದಾರಿಗನ ಮೋರೆಯಲ್ಲೋದು ಮುಗುಳ್ನಗೆ ಮಿಂಚಿತು 
(ಕುಂಿಸ- 3)- ಮುಗುಳುನಗೆ; : ಮೃಗನಯನೆ ನೀನೆನ್ನನೀಕ್ಷೆಸಿ ಮುಗುಳು 
ನಗೆಯು ಚೆಂತೆಯುಂ ನಿನಗೇಕೆ ಪೇಳಿನಲು (೧ಸಕ್ಯಿ: ೪೦-೫); 
ನಗೆ ನಸುಮೊಳೆಯೆ ಭೀಮಾದಿಗಳಿಗೆಂದನು ಕೃಷ್ಣನು (ಕುಣ್ಯಾಂ ೭-೦೨) ; 
ಮುಗುಳುನಗೆಯಲ್ಲಿ ಸೂರ್ಯತನುಜನ ಮೊಗವ ನೋಡಿ (ಸಾಕ್ಮಣಾ- 
೪೩-55) : ಅದೈಷ್ಠದೆ ಕುಲಿಮೆಯಿಂದ ನೆಗೆವ. ಕಿಡಿಯಂತಿತ್ತು ಅವನ 
ಮುಗುಳುನಗೆ 1 (ಕತರ: ೬೭): [ಮುಗುಳ್ಳ್‌ 4 ನಗೆ] 


ಮುಗುಳ್ನನೆ (ನಾ). ಅರಳುತ್ತಿರುವ ಮೊಗ್ಗು.--ಕುಟ್ಮಲ : ಮಗುಟ್ದುಂ 


ಮಗುಲ್ದುಂ ಪೊಸಮಲ್ಲಿಗೆಯ ಮಬಗುಳ್ಳನೆಯ ದೇಸೆಯಂ ಕಂದರ್ಪಂ 
ಪೊಗಟ್ಟಿಂ (ಬಣಂಕಿ: ೫-6೪); ಬಲ್ಲನೆಯ ಶಪೊವಲಖ್‌ ಮುಗುಳ್ಗನೆಯ 
ಪೆರ್ಮನೆ. `ಪೊಸವಣ್ಣ _ ಗೊತ್ತಿದೆನೆ ಕಣ್ಣೆ ಸೆದಿರ್ದುದದೊಂದು. 


ಮಾಮರ (ಕಲ್ಮಿ. ೦೦೦). [ಮುಗುಳ್‌ 4- ನನ್ನೆ] 


ಮುಗುಳ್ಕೊಲೆ (ನಾ). ಮೊಗ್ಗಿನ-ಶಿರುವ ಕುಚ, - ಮೊಲೆ: ಹೊಗ 
ರೆಸೆವ ಮುಗುಳ್ಳೊಲೆಯೊಪ್ಪಿದ?- ೨ ನೃಪನಂದನೆಗೆ (೩6೫, 08-03) ; 


ಮುಗುಳ್ವಡೆ 


ಸಣ್ಣ ಮುಗುಳ್ಕೊಲೆಯು ಪರಳ್ಕೊಲೆಯ . , . ಬೆದರ್ದ ಕಣ್ಣನೋಟದ 
ಬಾಲೆಯರ . . . ಎಸೆದರು (ಕೆಂಪು. ೧೦-೦೯). [ಮುಗುಳ್‌ 4 ಮೊಲ] 
ಮುಗುಳ್ವಡೆ (ಕ್ರಿ). ಮೊಗ್ಗುಬಿಡು ; ಹೂಬಿಡು ; ಪಷ್ಟಿತವಾಗು: 
ಬೊಗಸೆಗಂಗಳೆಯಂಗಲತಿಕೆಗೆ ತಿಗುರಿ ತೀಡಿದ ಮೃಗಮದದ ಮಗಮಗಿಪ 
ಸುರಭಿಯ ಕಾಮಿಯಭಿರತಿ ಮುಗುಳ್ವಡೆಯಂತಾಸ್ವಾದಿಪಂತೆ (ಕಕನ: ೩-೩-೩). 
[ಮುಗುಳ್‌ _. ಪಡೆ] 
ಮುಗುಳ್ವೆದ (ನಾ). ಮೊಗ್ಗು ಬಿಡುವ ಹದ; ಹೂಬಿಡುವ ಸ್ಥಿತಿ: 
ಮುಗುಳ್ವದನಾದ ಸಂಪಗೆ ಮಡಲ್ತದಿರ್ಮುತ್ತೆ ಮರಲ್ಹರಲ್ಹ ಮಲ್ಲಿಗೆ 
ಮನಮಂ ಕವರುತ್ತಿರೆ (ಶ್ಯಕಥಾ. 8-45) ; ಹಿರಿದು ಮೃದುವಾಗಿ ನನದಕ್ಕಿ 
ಯೊಳಗರಿಸಿನವ ಪೊರೆಯೊತ್ತಿ ಮುಗುಳ್ವದದಿ ಬೆಂದ ವಿದಳಗಳನೊಡೆವೆರಸಿ 
* * - ಮುಕಂ ಮಾಡಿ ತೆಂಗುಯ ತೆಗೆಯೆ ತಾ ಹೆಸನಪ್ಪೆದು (ಹೂತಶಾ- 
೩-3); ಹುರಿಯಕ್ಕಿಯೆಳ್ಳು ಜೀರಿಗೆ ಮೆಣಸು . . . ಮುಗುಳ್ವದದಿ 
ಬೆಂದ ಬೇಳೆಯ ಹೆಸರು ಫುಲ್ಪಸೊಜ್ಜಿಗೆಯ ಕೂಳು (ಸೂತಣ: 9-0)- 
[ಮುಗುಳ್‌ -- ಪದ್ಮ] 
ಮುಗುಳ್ವಳೆ (ನಾ). ಮೊಗ್ಗುಗಳ ಮಳೆ ; ಹೂಮಳೆ; ಪುಷ್ಪವೃಷ್ಟಿ : 
ಮುಗುಳ್ವಳೆಯಂ ಸುರಿವ ಜತ್ರದ ಮುಗಿಲ್ಗಳ ತೆಗೆದು ತರಂಗೊಳಿಸಿದ 
ಪಂಚವಣ್ಣಿಗೆಯ' ಪಟ್ಟಿಯ . . . ಗಾಡಿವಡೆದ ಮಂಟಪದ ಮಧ್ಯದಲ್ಲಿ 
ನೆರೆದ ವಿಖುಧರಿಂ (ಉ೩ಕೇ. ೮-೩ ನ). [ಮುಗುಳ್‌ 4 ಮಳೆ (ಎಮಬ್‌)] 


ಮುಗುಳ್ವಿಲ್‌ (ನಾ). ಹೂವಿನ ಧನುಸ್ಸು ; ಪುಷ್ಪಚಾಪ ; "ಮುಗು 
ಳ್ವಿಲ್ಲ' ಪರಾ, [ಮಗಳ್‌ ಬಿಲ್‌] 
ಮುಗುಳ್ವಿಲ್ಲ (ನಾ). ಹೂವಿನ ಧನುಸ್ನನ್ನುಳ್ಳವನು; ಕಾಮ; 


ಮನ್ಮಥ: ಮುಗುಳ್ವಿಲ್ಲಂ ಮಗುಳ್ಳೆಚ್ಚ ಶಿಳೀಮುಖ ಮುಗುಳೆ ಕುಲಟೆಯರ 
ಮೆಲ್ಲೆರ್ದೆಯಿಂ ನೆಕ್‌ ಮುಗಿದುವು ಮುನ್ನೀರಣುಗಿಯ ಸೆಜ್ಜೆ ವನೆಗಳಾ 
ರಾತ್ರಿಯೊಳು (3ಯುಳಾ- 04-೬೩) ; ಮುಗುಳ್ವಿಲ್ಲನಾ [ಕಾಕಾಂ- ಮುಗು 
೪ಿಲ್ಲವಾ]ರತಿದೇವಿಯರಾಡುವ ನಗರಜನದ ಸಾರಿಯಿರ್ಪ ಪಗಡೆವಾಸೆಂದೆನೆ 
ರವಿ ಸೋಮವೀಧಿಗಳ್ಲೊಗಸಿಹವಾ ನಗರಿಯೊಳು (ಕ್ರೀಂ. ೦-೬). 
[ಮುಗುಳ್ವಿಲ್‌ 4 -- ಆ] 

ಮುಗುಳ್ವುಣ್‌ (ನು). ಎ ಮುಗುಳುಬೊಕ್ಕೆ : ಅಳುರೆ ಶರದದ ಬಿಸಲ್‌ 

ಕೋಮಳಿಕೆಯನುಬ್‌ಬಿನಿಸು ಬಂಡಿ ಕಂದಿರ್ದಳ್‌ ಕುಂದಳತಾಕುಮೂರಿ 


ವಂಗುಳ್ತೂಣ್ಕೊ (ಣಂ. ಳ್ವೊಳ್ಳೆ]ಳೆತೊಡೆ ಮೆಯ್ಯಾಯ್ದ್ಲು ಬಡಬಡಾ 
ದಂತಾದರ್ಭ (ಉ೮ನ- 3-40). [ಮುಗುಳ್ಕ್‌ + ಪುಣ್‌] 
ಬೆರಲೆಡೆಯೊಳಡಸಿದ. 


ಮುಗುಳ್ವೆಳಗು (ನಾ). ಮೊಗ್ಗಿನಂತಹ ಕಾಂತಿ ; 
ಕಪ್ಪುರವಳುಕಿನೊಳೆ ನಗಿಸುವ ರೋಡಗರನಿಡುವ ನೆವದಿಂ ಪರಿವ ಮುಗುಳ್ನ 
ಗೆಯ ಮಂಗುಳ್ವಿಳೆಗಿಂಗೆ ತಕ್ಕುಗುಡುವಂತೆಯುಂ (6ಕಂತ್ಯಿ. 6-೭ ಫ). 
[ಮುಗುಳ್‌ 2. ಬೆಳಗು] 
ಮುಗುಳ್ಸರಿಗೆ (ನಾ). ಮೊಗ್ಗುಗಳಿಂದ ಮಾಡಿದ ಸರ... ಹಾರ: 
ವನಕುಸುಮಂಗಳಂ ಬಗೆಗೆವಂದುವನಟಕ್ತಿಯೊಳಾಯ್ಡು ಕೊಯ್ದು .. 
ಮುಗುಳ್ಗರಿಗೆ ತೋಳ್ವಳೆ ಕಂಕಣವಾರಮೆಂದು ಬೇಬ್ಬವಿತನೆ ಮಾಡಿ ತೊಟ್ಟು 
ಕರಮೊಪ್ಪಿ ದಳಾಕೆ. ಬಸಂತಕಾಂತೆಪೋಲ್‌ (ಶೃಶಕಾ- ೨-೦೬)- 
[ಮುಗುಳಿ 4 ಸರಿಗೆ] 
ಮುಗುಟ್‌್‌, (ಕ್ರಿ). My: ಶಿಥಿಲದ್ವಿತ್ವಕ್ಕೆ _ ಮಗುಟ್ಟಂ, ಅಗುಲ್ಹಿಂ, , 
ಮುಗುಟ್ಟಂ, ಕೆಗಟ್ಟಿಂ (ಕಮರ: ೩೬ ಶ್ರಯೋ).- [2 
ಮುಗುಬರ್ಯ್‌ (ನಾ). (?) : . ಪೊಕ್ಕು, ಕೌಂಕುಬ್ಬು”, ನೆಗಟು"; 
ಮುಗುಚಿ, ನೆಮಲು್‌ ತೆಮಟ್ಟೂ (ಕನ್ನಾನು, 090 ಪ್ರಯೋ)" [7] 
ಮುಗುಬಟಕ್ತಿ (ನಾ). (?) : ಅಗೆಟ್ತಿ, ಪೊಗಟ್ತಿ, ಮುಗುಲಕ್ಕಿ , ನೆಗಲಕ್ಕಿ 
(ಕಲನ: ೩೩೪ ಪ್ರಯೋ). [ಮುಗುಲು್ಮ 4 -- ತೈ] 


ಮುಗ್ಗುಡಿ 


ಪೇಚು: 


ಮುಗ್ಗಟ್ಟು (ನಾ). ದಿ. ವಿಷಮಸ್ಥಿತಿ ; ಕಷ್ಟ ; ತೊಂದರೆ ; 
ಕಂಚಿನೆ ನಾಗರಿಕತೆಯು ಹರಡಿದ ಹಾಗೂ ತಾಮ್ರ ಮತ್ತು: ತವರದ 
ಅಭಾವದಿಂದ ಎಲ್ಲರಿಗೂ ಹತಾರಗಳು ದೊರೆಯದೆ ಮುಗ್ಗಟ್ಟು 
ತಲೆದೋರಿತು (8. ೬೭) ; ಹೀಗೆ : ಅವರನ್ನು ಬಲವಂತ ಮಾಡಿ 
ಕ ಮುಗ್ಧ ಟ್ಟಿಗೆ ಸಿಕ್ಕಿ ಸುವುದು ಬಹಳ ತಪ್ಪು (೫೫. ೭೦). ೨. ಕೊರತೆ; 
ಅಭಾವ ; ಇಲ್ಲಿ ಸ್ಥಳಕ್ಕೆ ಬಹಳ ಮುಗ್ಗಟ್ಟಂತೆ! (ಕರೀ: ೨೪9) ; 
ಅವನಿಗೆ ಹಣದ ಮುಗ್ಧಟ್ಟು ಬಲವಾಗುತ್ತಿತ್ತು (ರಕ್ತರೂ. 64). 'ಇಕ್ಕಟ್ಟು', 
'ಬಿಕ್ಕಟ್ಟು' ಪರಾ. [ದೇ-॥ ತಮಿ. ಮುಕ್ಕಟ್ಟು] 
ಮುಗ್ಗರಿಸು ` ಮುಗ್ಗುರಿಸು ' ನೋ. 
10|ಮುಗ್ಗಲು (ನಾ). ೧. ಬೂಷ್ಟು ಹಿಡಿದುದು; ಪಬಿಗ್ಗಿದುದು : ಒಂದೇ 
ಸಮನೆ ಮಳೆ ಹಿಡಿದು. ಥಂಡಿಯಿಂದ ಎಷ್ಟೊಂದು. ಹಪ್ಪಳ. ಸಂಡಿಗೆಗಳು 
ಮುಗ್ಗಲುದುವು (ರೂಂ): (ಗು)- ೨. ಬೂಷ್ಟು ಹಿಡಿದ; ಕೆಟ್ಟುಹೋದ : 
ದೊರೆಯು ಇವಳ ತೊಟ್ಟಿಗೆ ಕೊಡುತು ಇದ್ದ ಖಾಸಾಸೋಬಸ್ಕರವನ್ನು 
ದಿನಕ್ರಮ್ಮೇಣ ಕಡಿಮೆ ಮಾಡುತ್ತಾ ಕಡೆಗೆ ಕಗ್ಗಲ ರಾಗಿ ಮಂಗ್ಗಲ ಹುರಳಿಗೆ 
ಇಳಿದನು (ಶೇಠಿತು. ಟ್ರ. "ಮಖುಟಿಕಿಲ್‌,' ಪರಾ. 
ಮುಗ್ಗಲಗೇಡಿ ಎ ಅಸಹ್ಯವ್ಯಕ್ತಿ : ಹೊಲಾ ಮನಿ ಎಲ್ಲಾ ಹಾಳು 
ಮಾಡೋ ಮಂಗ್ಗಲಗೇಡಿಗೆ ಮಗಳ ಕೊಟ್ಟು ಯಾವ ನರಕಕ್ಯ ಹೋಗ 
ಬೇಕಂತೀರೀ ನೀವು? (ಸರತ, 30). [ಮುಗ್ಗು 4 - ಅಲು 
ಹ ಅಲ), (ತಮಿ, ಮುಕ್ಕಲ್‌ ಎ ಮುಗ್ಗುನಾತ] 
ಮುಗ್ಗಾಲಿ ` ಮೂಗಾಲಿ ' ನೋ. 
ಮುಗ್ಗಿಸು " ಮೊಲಿಸು ' ನೋ. 
ಮುಗ್ಗಿ ಜಾ (ಶಿ) ಮುಗ್ಗರಿಸಿ ಬೀಳು ; ಎಡವು: ಮುಡಿಗೆ ಮುಡಿ 
ಯೆಂದವಳ ಕೆಯ್ಯೊಳಗೆ ತಂದು ಕೊಡಲೊಡನೆ ಹಾವಾಗಿ ಹೂಂಕರಿಸಿ ಕೋಪದಿ 
ಕೆಯ್ಯ ಕಡಿಯಲಾ ಕ್ಷಣದೊಳಗೆ ವಿಷವೇಜ್‌ ಮುುಗ್ಗಿ ಉದು. ಕಮಲ: 
ಭೂತಳಕ್ಕೆ ಕೆಡೆಯಲು (ಸಮ್ಮ3.. ೬-೫೪) ; ಡೊಳ್ಳುಹೊಟ್ಟೆಯುನೆತ್ತಿ 
ಕೊಂಡೋಡಲಾಜದೆ ಹಳ್ಳೆಕೊಳ್ಳದಲಿ ಮುಗ್ಧ £ಗ್ಗಿ ಸ ಜಿದು ಮುಳ್ಳಿಲ್ಲಿ 
ಬಿದ್ದು ಮೂಗರಿಸಿಕೊಂಡರ ಲೆಕ್ಕವೆಬ್ಲವನಾರು ಬಣ್ಣಿಪರಂ (ಕಂಠಂ, ೦೭-೩೩). 
[ಮುಗ್ಯು (ಇ ಮೊಬ್ಸು) -- ಇಲ್‌] 
ಮುಗ್ಗು, ` ಮೊಬ್ಳ್ಸು ' ನೋ. 
ಮುಗ್ಗು, (ಕ್ರಿ). ೧. ಹಳಸು; ಕೆಟ್ಟವಾಸನೆ ಬರು; ಕೆಟ್ಟುಹೋಗು : 
ಅದಜಡಗು ಮುಗ್ಗಿ ಪುಟು ಪಶ್ನಿದೊಡಾಅಲ* ಪರಪೆ ಕಾಗೆಯುಂ ನಾಯುಂ 
ಮುಟ್ಟಿದುದು (ಯಕೋತ. ೩-೩೮); ಇನಿವಣ್ಣ ಳಾವಾವವುಂಟವಜವಣ ರಸ 
ಮನನುವಾಗಿ ಹಿಳಿದು ಹಂಜಿಯ ಅರಲೆಯೊಳಗೂಡಿಯಿನಿಸು ಮಗ್ಗವ 
ತೆಜದಿ ನೆಳಲೊಳೊಣಗಿಸಿ (ಸೂ೫-3-88) ; ಮುಗ್ಗದ ಮುಗಿಯದ ಬಾಡದ 
೬. ಪೊಪೆ ಪೂಬನದೆೊಳಳುಂಬಂ (ಉತುಕ್ಕ- ೫೩-೨೫). ೨. (ಆಲಂ) 
ಅಸೆಹ್ಯವಾಗು ನ ಇಂದಿನ ಹದಗೆಟ್ಟ ವಾತಾವರಣದಲ್ಲಿ ಮೋಜು ಮಲು 
ಗಳು ಮಂಗ್ಗೃಹತ್ತಿವೆ (೪ನ್ನ೫. ೩3). 
[ದೇ-॥ ತಮಿ. ಮು; ತುಳು. ಮುರ್ಗು; ತೆಲು. ಮುಗ್ಗು, 
ಮುಯುಗು, ಮ್ರ್ರಕ್ಕು; ಗೊಂಡಿ, ಮುರ್ಕಸ್ತಾನ] 
ಮುಗ್ಗು (ನಾ). ಕೆಟ್ಟವಾಸನೆ ; ಹಳಸಲು ; ಬೂಷ್ಟು : ಖಂಡಸಕ್ಕೆರೆಯ 
ಮೆಲುವಾತ 'ಮುಗ್ಗಿನ ಹೀಡಗೆಅಗುವನೆ (32g. 30) ಹೊಟ್ಟಿ 
ಗಿಲ್ಲದಕ್ಕ ಇದ್ದ ಮುಗ್ಗ ಕಾಳೆಲ್ಲ ಮುಕ್ಕಿಬಿಟ್ಟನರಿ (ಸ್ರಾಮಾಯ- ೬), 
[ ಇಮುಗ್ಭ್ಯ್ಯ/ತುಳು. ಮುಗ್ಧ, ಮುಗ್ಗು; ತೆಲು, ಮುಗ್ಗ; ಕೋಲಾ. 
ಮುರ) ; ಪರ್ಜಿ. ಮುರ), ಮುರ್ರು] 
ಮುಗ್ಗುಡಿ (ನಾ). ಮೂರು ಕುಡಿ: ' ಮುಗ್ಗುಡಿವರಿ ' ಪರಾ. 
[5 ಮೂಣು 4 ಕುಡ್ಮಿ) 


0 


30 


ss 


40 


ಮುಗ್ಗುಡಿವರಿ 


ಮು 
ಟ್ರಿ 3 
ಹಬ್ಬು 


ಮುಗ್ಗುಡಿವರಿ (ಕ್ರಿ). ಮೂರುಕುಡಿಗಳಾಗಿ ಮುಗ್ಗುಡಿದರಿದು 
ರವಣಿಸಿಯೆ ತನತನಗುಗ್ಗ ಡದೊಮ್ಮಾರದ ಮೋಹರಿಸುವ ಭರದಿಂ ನೆರೆದುದು 
ಧರೆಯಗಲದಲಿ (ಶೀಕೇತ- 3-೨೭): [ಮುಗ್ಗುಡಿ 4- ಪರ್ಮಿ] 
ಮುನ್ಸುಡ್ಡೆ ಷಿ ಮೂಗುಡ್ಡೆ * 
ಮುಗ್ಗುರಿಸು, ಮುಗ್ಗರಿಸು (ಕ್ರಿ). ಎಡವಿ ಬೀಳು ; ಮು 
ಮಲ್ಲಡ ಸೂಕ್ಷ್ಮಮೋಹಸೂತ್ರದಿ ಪದಂ ಬಿಗಿದಂತೆಪೊಲಾಗೆ: 
ನಿಲ್ಲುತುಂ (3ತ್ತಾಂಗ. ೫0-0೩6): ೧೯೨೦ರಿಂದ ಬೆಳೆದು ಬಂದಿದ್ದ 
ರುಷ್ಟ್ರದ ಶಕ್ತಿ ಕುಗ್ಗಿ ಮುಗ್ಗುರಿಸುವುದೋ ಎಂಬ ಹಾಗಿತ್ತು (002. ೦೪): 
ಮುಗ್ಗರಿಸು : ಮೊದಲಾದ ದುರ್ಗುಣಗಳಿಂದ 
ರಟತಗಳಾದ ಅಶ್ವೆಗಳು (ಗಂಧ. ೩5೩-9); ಯಾವುದೋ ಬಳ್ಳಿಯಲ್ಲಿ 
ಕಾಲು ಸಿಕ್ಕಿಹಾಕಿಕೊಂಡಿದ್ದರಿಂದ ಎಡವಿ ಮುಗ್ಗರಿಸಿ ಬಿದ್ದರು. (ಶಸುಜೊ- 
ಬಿಡಿಸಿಕೊಳ್ಳಲು ಹೋದ ಅವಳು ಆಯ ತಪ್ಪಿ ಮುುಗ್ಗರಿಸಿದಳು 


ಮುಗ ರಿಸುವುದು 
ಮುಂಗ್ಗರಿಸುವುದ. 


wu); 
(60ಕೂ- ೩೦). * ಕುಕ್ಕುಜೌಸಂ ', "ತ 
[ಇ ಮುಗ್ಗು 4 - ಇಸ್ಸು] 
ಮುಗ್ಗುರು ? (ನಾ). ಎಡವಿ ಬೀಳುವಿಕೆ : ಮುಗ್ಗುರಿಗುವಿಕೆ : ನಿಲಿಸಿ 
ಪಠಾಶರಸ್ಮೃತಿಗೆ ನೀಂ ಕಲಿಕಾಲದಿ ಕೆತ್ತ ಕತ್ತಲಂ ತೊಲಗಿಪ ಕೆಯ್ಯೆಳಂಕ 
ಮಿರುಟೀಕೆಯ, ಮಾಣಿಸಿದೆಮ್ಮ ಮುಗ್ಗುರಂ (೧೪೭೦ ೫೦-೫). 
[ನ ಮುಗ್ಗು] 
ಮುಗ್ಗೇರಿ (ನಾ). ಒಂದು ಪ್ರದೇಶದ ಹೆಸರು : ಎರಿಸಲ್ಮುಗ್ಗೇರಿಯಂ 
ಮಂಂ ಮುನಿಯ ವಂಸಕಮಂ ಮಳ್ಳಿಸಲ್ಯನ್ಯಕುಬ್ಬೇಶ್ವರನಂ ಹಿಮಾದ್ರಿಯಂ 
ಪಾಯಿಸಲ(ಲಾ?)ದರಸುವಂ . . , ಕುಂಧರಾಜಂ (ಕುಂ. ೭-೬; 999)* 
[? 3. ಕೇರಿ] 
ಮುಗ್ಗೊಲಿ. ಮುಗ್ಗೊಳಿ (ನಾ). (ಹೈದರ್‌ ಮತ್ತು ಟಿಪ್ಪುಸಂಲ್ವಾನರ 
ಕಾಲದಲ್ಲಿ ವಿಧಿಸುತ್ತಿದ್ದ) ಒಂದು ಬಗೆಯ ತೆರಿಗೆ: (636ರ. 0೩೩) - 
ಮಂಗ್ಗೊಳಿ ೫ (480: 0೫). [-ತುಳು- ಮುಗ್ಗೊಲಿ, ಮುಗ್ಗೊಳಿ] 
ಮುಗ್ಗೊಳಿ "ಮುಗ್ಗೊಲಿ' ನೋ. 
ಮುಗ್ದೆ (ನಾ)- ಒಪ್ಪಂದ ; ಕರಾರು ; ಕಂಟ್ರಾಕ್ಟು : 
ಪರಾ. [+ ತುಳು: ಮುಗಿತೆ. ಮುಗ್ಲೆ] 
ಮುಗ್ರೆಕೆಲಸ (ನಾ). ಒಪ್ಪಂದ ಮಾಡಿಕೊಂಡ ಕೆಲಸ ; ಕರಾರಿನ 
ಕೆಲಸ ; ಕಾಂಟ್ರಾಕ್ಟ್‌ : (ಸಂಗ್ಮಾ. 0೨೨). [ಮುಗ್ದೆ 4. ಕೆಲಸ] 
ಮುಗ್ಧ (ಗು) 0. ಮೂಢತನದಿಂದ ಕೂಡಿದ ; ವೌಢ್ಯದ : 


ತುಂಡರಿಸು ` ಹೋ. 


* ಮುಗ್ತೆಕೆಲಸ.” 


* ಮುಗ್ಧತನ ` ಪರಾ. ೨. ಕಪಟಿತನವಿಲ್ಲದ ; ಸರಳಮನಸ್ಸಿನ : 
ಯುದ್ಧಾನುಭವವಿಲ್ಲದಿಹ ಮುಗ್ಧರಾಮನಿಂ - - ರಣವಿದಗೃರನೆಂತು 


ಗೆಲಲಹುದೊ ? (ಶ್ರೀ ರಾನಾ, ೨೯-೬೯); ಆವರ ಮುಗ್ಧ ನಡೆನುಡಿಗಳಿದ 
ಪ್ರಭಾವಿತರಾದವರು . . . ಧನ್ಯರು (ಶಕರ. ೬೮). ೩. ಆಕರ್ಷಕವಾದ ; 
ಮೋಹಕವಾದ : ಬಳಲ್ಹ ಶಿಶು ನೋವಂ ಮರೆತು ನೆಮ್ಮದಿಯನಂತು 
ಮುಗ್ಧನಿದ್ರಾಮಂದ್ರೆಯಪ್ಪಂತೆ (ಶ್ರೀಣನಾ ೧೩೨). (ನಾ). ೪. 
ಮೌಢ್ಯ : ಮೂಢತನ : ಮೂಗರ ಮೂಗರ ಪ್ರಸಂಗದುತೆ ಇದೆ 
ಎನ್ನೊಳಗೆ ಅಲ್‌ವಿನ ಪರಿಮಳ ಹೊಳಗೆ ನೋಡಿದರೆ. ಮುಗ್ಗವಾಯಿತ್ತು 
(61. ೨೦6-೩೩9). ೫. ಆಕರ್ಷಕವಾದುದು ; ಮೋಹಕವಾದುದು : 
ಲಳಿತ ಮಧುರಂ ಲಜ್ಮಾಳೋಳಂ ಸ್ಮರಾಕುಳಿತಂ ಮನಂ ದಳಿತ 
ಮಪಸನ್ಮುಗೃಂ ಸ್ನಿಗ್ಗಂ ವಿಳೋಕನಮೋಪಳು (ಶಂಶಕಾ. ೪-೬೬); ಅಜುಹು 
ಕರಗಿ ನಿರವಯಲಾಗಿತ್ತಾಗಿ ಅಖುಹೇಶ್ವರನೆಂಬ ಶ್ದ್ದು ಮುಗ್ಧವಾಯಿತ್ತು 
(6906, 808-008). ೬: ಕಪಟವನ್ನು ತಿಳಿಯದವನು ; ಸರಳ 
ವ್ಯಕ್ತಿ : ತನೆಗರಿವಿಲ್ಲವೆ:ಬರಿವಿರುವಾತನು. ಮುಗ್ಧನು ನೀ ಬುದ್ಧಿ ಕಲಿಸು 
(ಊತ: ೦೩೦-೩). ೭. ಮೋಹಿತೆನಾದ ವ್ಯಕ್ತಿ ; ಆಕರ್ಷಿತನಾದ 


೭೨೨೭ ಮುಗ್ದೆ 
3 
ವ್ಯಕ್ತಿ : ಅಂದು ನೀನು ಎಳೆಯ ಹುಡುಗನಾಗಿ ಆವಳ ಸೌಂದರ್ಯಕ್ಕೆ 


10 


1s 


೩6 


'ಕೇಪಲ ಮುಗನಾದವನಾಗಿದ್ದೆ (ಹೇಮಂತ: ೪0೯); ಆದನ್ನು 
ಮಹಾರುಣಿ ಶಾಂತಲೆ, ಲಕ್ಷ್ಮಿಯರೂ' ನೋಡಿ 
(ಶಿ30ತರಾ- ೦೩೩) - [ಸಂ.] 

ಮುಗ್ಧ! ಜನ (ನು). ಕಪಟವನ್ನು ತಿಳಿಯದ ಜನ ; ಸರಳಸ್ವಭಾವದ 
ಜನ: ಮುಗ್ಮಜನದಜತಮೆನಿಸಿ ವಿದಗ್ಮರುಮಿದು ಕನಕಗಿರಿಯೊ ರಜ 
ತಾದ್ರಿಯೊ ಸಂದಿಗೃಮನಿಸಿದುದು ಸುರಗಿರಿ (ಶಸ್ಕಫು,. ೧೦-90); ಮುಗ್ಧ 

ನ್ನ ಬಂಧಿಸಿ , . ೬ ಅವರನ್ನು ಮಚಿಸಿದ್ದೆಕ್ಕಾಗಿ ಆ ಪುರೋಹಿತರು 
ಅಪರಾಧಿಸ್ಥಾನದಲ್ಲಿದ್ದರು (ಫಿನರು: ೦೮೦) [Ao] 

ಮುಗ್ಧತನ (ನಾ)- ಮೂಢತನ ; ಮೌಢ್ಯ; ಮುಗ್ಧತನವೇವೆಂದೆಣಿಸುದೆನ 
ಶಿವನನಲ್ಲದೆ ಪೆಜಿತನಜಾಯದದೂ (ಕಪು: ೦೩-೦೭). 

[ಪಖಗ್ನ 4 ತನೆ 

ಮುಗ್ಧತೆ (ನಾ). ಮುಗ್ಧತನ ಚ್‌ ಮುಂದದಿದಲೊಮ್ಮೆ 
ಲೊಮ್ಮೊಮ್ಮೆ ಎ ಅಚ್ಚಿಸುತ್ತ (ಪುರ. ರೇ. ೩-೪); ದೈತ್ಯಬಾಹು 
ಮಂಗೃತೆಯನು ಹಿಸುಕಲು ಚಾಚಿತಂ ಹಲ ಬಾರಿ (ನಿಂಮು.೩6-0೩) ; ದುಗ್ಧ 
ಧವಳಿಮ ಮುಗ್ಧತೆಯ ಮೈ ಹೊರೆಯಂವಂತೆ (ste 34-0): 

[ಸಂ. ಮುಗ್ಧತಾ] 

ಮುಗ್ಧತ್ವ (ನಾ). = ಮುಗ್ಧತನ: ಸಮಸಂದೊಂದಿದ ಲಜ್ಜೆ 
ಯುಜ್ಜುಗಮೆ ಲಜ್ಞಾಭಾವಮಂ - . - ುಂಗ್ಗಭಾವಮೆ ಮುಗ್ಧತ್ವ 
ಮಹತ್ವಮು ನೆಯ ಕಲ್ತೀತಾಮದಾ ಕನ್ನೆಯೊಳ್‌ (ಕಾರಂಉ- 3೯4); 
ಉತ್ತಮಮುಗ್ಮತ್ವಕ್ಕೆ ಮೆಜ್ಜೆರ್ದ್ವಕಿಶಯಮಹಿಮಂ ಶಂಭು ರಕ್ಷಕ್ಕಿ 
ನಮ್ಮಂ (ಎಇ- x೪. ೨೭೦-೦೩ ;1181) -  [X0.] 

ಮುಗ್ಧಭಾವ (ನಾ). ಕಪಟವಿಲ್ಲದ ಭಾವನೆ ; ಸರಳಭಾವ : ಸಮ್ಮ 
ಸಂದೊಂದಿದ ಲಜ್ಜೆಯುಜ್ಜುಗಮೆ ಲಜ್ಮಾಭಾವಮಂ.. $s ಮುಗ್ಧಭಾವಮೆ 
ಮುಗ್ಧತ್ವ ಶ್ವಮಹತ್ವಮಂ ನೆಜಕಿಯೆ ಕಲ್ಪಂತಾದುದಾ ಕನ್ನೆಯೊಳ್‌ (ಕತಿದಂಉೂ 
«) : ಲೌಲ್ಯದೃಬ್ಬಿಯಿಂ ನೋಡುವ ನಂಬಿಯಣ್ಣನ ಮುಗ್ಧಭಾವಕ್ಕೆ 
ಮಂಯ್ಯಾನುತುಂ (ನಂಠಕ. ೪-೮೯): [ಸಂ.] 

ಮುಗ್ಧಹೃದಯ (ನಾ). ಕಪಟವಿಲ್ಲದ ಹೃದಯ ; ಸರಳಹೃದಯ . 
ನನ್ನ ಮುಗ್ಧಹೃದಯವನ್ನು ನಿಮ್ಮ ಅಧೀನವನ್ನಾಗಿ ಮಾಡಿ . . ; 
ನದೆಯಿಸುವೆನು (ಕಂ. 6). [ಸಂ] 

ಮುಗ್ಧಾಂಗನೆ (ನಾ). ಕಪಟಿತನವರಿಯವವಳು ; 
ದವಳು : ಸೋಜಿಗದಿಂ ನೊಳ್ಳರೊಲ್ಹಾ 
(ಹನ್ಮಾರ- ೪-೨೦). [ಸಂ. ಮುಗ್ಗುಂಗನಾ] 

ಮುಗ್ಭಾಲಾಪ, ಮುಗ್ಗಾಳಾಪ (ನಾ). ಕಪಟತನವಿಲ್ಲದ ಮಾತುಕತೆ ; 
ಸರಳಸಂಭಾಷಣೆ : ನಚ್ಚಿನ ಮುಗ್ಧುಲಾಪಮಿಕಿಪು ಕಅತಿದು 'ಬಚಕಿತು 
ದೇಬನ್ನೆಗಂ ಬತ್ತಿರಲ್‌ ಬಾಯ್‌ (ಗದೂಉ 82೬)- ಮುಗ್ಧಾಳಾಪ ; 
ಬಹುಮುಗ್ಭಾಳಾಪವಾಕ್ಕಂಗಳಾವರಿಸುತ್ತುಂ ಪೊಸದೇಸೆವೆತ್ತೆಸೆಯೆ(ಸುಕುಕಾ: 
00-10) - [ಸಂ.] 

ಮುಗ್ಧಾಳಾಪ ' ಮುಗ್ಧಾಲಾಪ ' ನೋ. 

ಮುಗ್ಧೆ (ನಾ). ೦. ಕಪಟಿವನ್ನು ತಿಳಿಯದವಳು ; ಸರಳಸ್ವಭಾವ 
ದವಳು : ಮಾನುರನಲ್ಲಿದೊಂದು ಮಾಯದ ಮರನೆಂದು ಸಾರ್ದಳತಿ 
ಮುಗ್ಧೆ ಕುಜುಂತರವಂಂ. ವನಾಂತದೊಲ್‌ (ತಂಪ್ರಶ್ರು- ೭-೦೦೪); ಓಫನ ತೆಲಿ 
ಪೆಜತಾದೊಡೆ ಮಂಗ್ಗೆ ನಿಲ್ವಳೇ (ಪೃತೃಶು- ೬); ಕಪಟವೆನ್ನುವುದನ್ನೇ 
ಆರಿಯದ ಈ ಮುಗ್ಗೆಯನ್ನು -, , . ತಿರಸ್ಕರಿಸುವುದು. ನಿನಗೆ ಯುಕ್ತ 
ವಬ್ಲವಲಾ ? (ಶ್ರಾಕಂತ. ೩೦-0೪). ೨. ಚೆಲುವೆ ; ಸುಂದರಿ: ಮಂಗ್ಚೇ 
ಕೈರವನೇಶ್ರೆ ವಿಕ್ಚೆಯವೋಲ್‌ ಮುಳಿಸಾಂತೊಡನೆಂಶಿರ್ಪೆಂ (೧೦ಕ.೪-0೩೭); 


ಮುಗ್ಗರಾ 
“ 


ಮಂ: 


ಸರಳಸ್ತ. ರ್ವಭಾವ 
ಮುಗ್ದಾಂಗನೆಯರ್‌ 


ಮುಚುಕುಂದ ೭೨೨೮ ಮುಚ್ಚಣ 
ಮುಂದೆ ಕನ್ನಡಿವಿದದು. ನಡೆವ ಮುಗ್ಧೆ ಯರೊಳಗೆ ಎ. ಬರುತಿರ್ದ ಪಿ. ಅಚ್ಚು ಕಟ್ಟು; ಓರಣ ; ಲಕ್ಕಿ ಸಾಯಲು ಬಿಡಬ: ರದಮ್ಮ, , ಮಾದನ 
ನಪ್ರತಿಮಸುಕುಮಾರಶೇಖರಂ ( ನ್ಯಂರ. 3-೩); ಫೊಸ ಮುತ್ತಿನ ಮುಚ್ಚಟೆ ಸಂಸಾರ ಕೆಟ್ಟುಹೋಗುತ್ತದೆ. (ಗೃಠರಿ. 083); ಉಳಿದವರಂತೆ 


ತಲೆಮುಡುಗೆಯ ಪಸರಿಪ ಕುಂತಿಯದಗುಂತಿಮಾಲೆವೊಲಿರೆ ಕಂಡು ಸಮಂತು 
ಮುಗ್ಧೆ! ಯರ್‌ ಮುಡಿಯಿಸರೆ ಕಲರ್‌ ಮುಂಚಿ ಮುಡಿದರೆಬೀ ಭ್ರಮೆಯಿಂ 
(ತುಸ್ತಶು- 4-51)- ೩. [ಕಾವ್ಯಮಾ] ಮುಗ್ಧೆ, ಮಧ್ಯೆ ಮತ್ತು ಪ್ರಗಲ್ಫೈ 


ಎಂಬ. ಮೂರುವಿಧವಾದ ನಾಯಿಕೆಯರಲ್ಲಿ ಒಬ್ಬಳು ; 
ತಾರುಣ್ಯ ಲಜ್ಮೆ ಮತ್ತು ಸರಳತನಗಳಿಂದ ಮನಸ್ಸ 
ನ್ಮಾಕರ್ನಿಸುವ ಹೆಂಗಸು : ಅತಿಲಜ್ಞಾನ್ವಿತೆ ಸಂಚಳಮತಿಯವಿಕಳೆಲೋಲಿ 


ಭುವಸಂಭ್ರಮೆಯಾವಿಷ್ಯ ತಚಿಕ್ರೆಯನಿಪ ಬಾಲಿಕೆ ಸತತಮವಳ್ಳುಗೈಯೆಂಬ 
ಪೆಸರಂ ಪಡೆಗುಂ (ಶೃಂಗಾಕೆ. ೩-೨೭); ಪುರುಷನಿದಿರೊಳ್ಳಿದೆ ಅಜ್ಜೆವೆರಸು 


ಚಲಿಸುವ , . . ಲೋಭದಿರವನಳಯದವಳೆ ಮುಗ್ಗೆಯಿನಿಪಳು (8ರವ. 
೩-6) ; ಸಯಲ ಯೌವನ ಮತ್ತು ಸಂಸಾರಾನುಭವದ ಮೇಲೆ 
* ಮಂಗ್ಲೆ "ಮಧ್ಯೆ : *ಪ್ರಗಲೈ ” ಎಂದು ಮೂರುವಿಧ (ಕೈರಿಡಿ- 
೨೦೦)- [ಸಂ. ಮಂಗಾ] 


ಮುಚುಕುಂದ (ನಾ). ೧. ಒಂದು ಬಗೆಯ ಹೂವಿನ ಗಿಡ: 
“ ಸದಾಪುಪ್ಪಮೆನಲು ಮುಚುಕುಂದಮಕ್ಕುಂ ” 
ಕುಂದಮಂಚುಕುಂದಮಂದೀರ , 


(ಮಂಗಳಾ. ೩5-23) ; 

«» ಮಲ್ಲಿಕಾದ್ಯನೆ:ಕಸುರಭಿಕುಸುಮಂಗಳಂ 
ಸಜ್ಜುಕಮಪ್ಪು। ವಂ. ಪುಟ್ಟಿ ಸ್ಟಿಯೊಳ್‌ ತೀವಿಕೊಂಡು Hus ಪಂಟಲ 
ಮುಚುಕುನ್ನ ಕುನ್ಹ ಲತಿಕಾವೃ ೈತದಿಂದಮೆ ಬಳ್ಳಿಗಿಎ.. ಒಪ್ಪ 
ಶೋಲುಗುಂ (ಮೈಳ0- ೦೯೪೦, ೩6-೨೦; os). ೨. ಒಬ್ಬ ದಟಟ 
ಹೆಸರು ; ಮಣಕದ ಮುಚುಕುಂದನೆಂಬನ ಮಜಪೊಳ್ಳಿದನೂಡು ನೀನ್‌ 
ಜರಾಸುಧುಗಂ ಬಿಜುತೋಡಿದುದಂ ಭೂತಳಮಜ*ಯದೆ ನೆನೆಯೆಲವೊ 
ಗೋವುಗಾದುದು ಪುಸಿಯೇ (ತುಕಾ. ೩-3೬) ; ಒಲಗಿರ್ದಂ ನಿದ್ರೆ ಯಿನೆಟ್ಟ್ವ 
ಅೌಸಿದರಂ ಕೋಪಶಿಖಯಿನುರುಪುವ ವರದಿ ನೆಆಗೆದು ಕೃತಯುಗದೊಳ 
ಸುರರೊಳಿಜಂದ ಪರಿಶ್ರಮದೆ ರಾಜಮುನಿ ಮಂಚುಕುಂದಂ (8ಗೂ. ಊಜ) ; 
ಮುಚುಕುಂದನ ಮನೆಗೆ ಮುಕುಂದ ಬಂದಂತೆ (ಪುರಂರ- 08- ೦-೦16-0). 

[x0.] 

ಮುಚುಗೆ (ನಾ).ಮುಟ್ಟಿದರೆ ತನ್ನಎಲೆಗಳನ್ನು ಮುಚ್ಚಿಕೊಳ್ಳುವ ಒಂದು 
ಬಗೆಯ ಗಿಡ ; ಮು ಟ್ಟೆದರೆ ಮುನಿ; ಅವಳ ಆಕೆ ಮುಟ್ಟಿ! ದರೆ ಮುದುಡಿ 
ಕೊಳ್ಳುವ "ಮುಚುಗ'ದಂತೆ ಆಯಿತು (ರಂಕು- ೩೭). [ಮುಚ್ಚ್ಚ] 

ಮುಚ್ಚಂಜೆ " ಮುತ್ಸಂಜೆ ` ನೋ. 

ಮುಚ್ಚಂಡಿ ' ಮುಸಂಡಿ,` ನೋ. 

ಮುಚ್ಚಂದಿ (ನಂ). ಮೂರುಪ್ರದೇಶಗಳ ಕೂಟ, ಸೇರುವೆ: ಊಟಿ 
ಪೊಲ ಮೇರೆ ಮೂಡೈದೆಸೆ ಎಲವೆ ಕಿಲುವಬ್ಯರ್ಕೈಲ್‌ಎ ತೆಂಕಾ ಅದರುಳ್ನೆಡು' 
ಗಲ್ಲೆ ಮುಚ್ಚನ್ನಿನ್ನಡುಗಲ್ಲೆ “ಪಡುವಯಾಲೆ ತಾಯನ್ನೆಕೆಆಕಿಯೆ. (ಕ. 
x (0 ತಕ್ಕಂ 860); ಅಲ್ಲಿಂದ ಮೂಡಲು ಮುಚ್ಚಂದಿಯ 
ಯಲ್ಲೆಗಲ್ಲು (ಇಕೆ: ೫19, ನುಂರ್ಮಃ ೦೦೫-೦೦3; 3516)- 

[ಆಮೂಜು _ ಸಂದಿ (೬ ಸಂದ್ಯು)] 

ಮುಚ್ಚಂಬೋಗು (ಕ್ರಿ). ಮೂರ್ಛೆಹೋಗು ; ಎಚ್ಚರತಪ್ಪ: ಕೆಚ್ಚಗಿರೆ 
ಕಣ್ಣ ಪೊಟ್ಟೆಯುಮಚ್ಚಿಗಳುಂ ತಲುದೇಶಮಖುಂ  ಗುದಮುಖಮ:ಂ 
ಮುಚ್ಚಂಬೋಗಿ ಮನಂ ಕಣ್ಮುಚ್ಚಿರೆ ದಕ್ಕಾಲಿವೀಟಕಿ ಬಾಟದು ತುರಗಂ 
(ಅಕ್ಕಶಃ ೬-೬): [ಮುಚ್ಚ -- ಪೋಗ್ಕು (ಪೊ) 

ಮುಚ್ಚಟೆ (ನಾ). ೧. ಅಕ್ಕರೆ: ಮಮತೆ; ಪ್ರೀತಿ: ಹೆಣ್ಣು ಗಂಡಿನ 
ಮುಚ್ಚಟೆಯ ಮಾತುಗಳಿಗೆ ಬಾಯಿಬಿಟ್ಟು ತಾಯಿತನದ. ಹೊರೆಗೆ ಹಿಂದು 
ಮುಂದು ತಿಳಿಯದೆ : ತಲೆಕೊಡುವಷ್ಟು ತಿಳಿಗೇಡಿಯೇ ? (ನರ್ಮಾರೆ- ೭೦); 


೦೦೬-೬೪ ; 


ಅವರು ತಮ್ಮನ್ನು ಮುಚ್ಚಟೆಯಿಂದ ಬೆಳೆಸಿದ್ದರು (ಕಂ. ೪93). 


19 


15 


೩5 


48 


|e 


ತಾನೂ ಮಂಚ್ಛಟೆಯಾಗಿ ಬದುಕಿ ಬಾಳುವ ಆಕಾಂಕ್ಷೆಯಿರಲಿಲ್ಲವೇ ? 
(ಮುರುಕು: ೩೦): ಹ ತಾತ್ಸಾರ; ತಿರಸ್ಕಾರ : ಗಂಡ ಅಂದರೆ ಅಷ್ಟು 
ಮುಚ್ಚಟೆಯಾಗಿ ಹೋಯಿತೇನೇ (ಇಯ. ೦). ೪. ನಟನೈ ಸೋಗು ; 
ನಿಚ್ಚ ಏಳುವ ಸಮಯ ಮಾರಿತೋ ಇಂದೀಗ ಎಚ್ಚರಿಕೆ ಪುಟ್ಟದೇ . . 
ಮುಚ್ಚಟೆಯಿದೇಂ ನಿದ್ರೆ ತಿಳಿಯಲುಗದೆ ಸ್ವಾಮಿ (ದಕ್ಕ. ೪9-೪). 
[ದೇ.॥ ತಮಿ, ಮುಚ್ಚಟ್ಟೈ; ತುಳು. 
ಮುಚ್ಚ! ಟ] 
ಮುಚ್ಚಣ. ಮುಚ್ಚಲ, ಮುಚ್ಚಳ್‌. ಮುಚ್ಚಳ, ಮುಚ್ಚಳು, ಮುಚ್ಚುಳ 
ಮುಚ್ಚು ಳ್ಳ ಮೆಚ್ಚು. ಳು” (ನಾ). ೧ ಪೆಟ್ಟಿ ಗ್‌ ಕರಡಿಗೆ, ಪಾತ್ರೆ 
ಮುಂತಾದುವುಗಳ ಮುಚ್ಚುದ ಸಾಧನ. ೨ (ಮನೆಯ) ಮೇಲು 
ಭಾಗದ ಛಾವಣಿ, - ಸೂರು: ನೆಲಗಟ್ಟು ನಾಗಲೋಕಂ ತಳಮುವಂ 
ದಶಾಭಿತ್ತಿ ಭಿತ್ತಿಬ್ರಜಂ ಸ್ವಸ್ತಲಭಾಗಂ ಮುಚ್ಚಣಂ ಮೇಗಣ ಸುರರ 
ವಿಮಾನೋತ್ಕರಂ . (ಎಕ. ೫, ೨೩೪-34; 1180). ಮುಚ್ಚಲ: ೧. ಆ 
ಹಾಮೋನಿಯನ್ನೊ -- ಮುಚ್ಚಲ ತೆಗೆದ್ರೆ ಗೆಜ್ಜಲು ಬಂತೂ ತಾರಲ್ಲ 
ಹಾಗೆ . ».. ಸಾಲು ಸಾಲಂ ಸೈನ್ಯವಾಗಿ ಹೊರಟುಬಟ್ಟವು" [CC 
ಮುಚ್ಚಳ್‌ : ೨. ಜೋದಿಗೆಯ ಕೂಟದಂತೆ ಮುಚ್ಚಳಂತೆ ಪ್ರತಿಷ್ಠೆಯಂತೆ 
೬ ಪೆದಿಮೂಜು ಗೂಣಸ್ಮಾ: ನಂಗಳಿರ್ದಪುವು [CT 
ಪಚ್ಚೆಗಳ ಕಂಬಂಗಳಿಂ' ಪವಳವಲಗೆಗಳ ಮುಚ್ಚಳ್ಳಳಿಂ ೬೬ ಕೇರಿಕೇರಿ 
ಯೊಳ್‌ ಪೆಚ್ಚಿದುವು ಗೃಹಗೃಹದ್ವಾರಂಗಳೊಳ್‌ ಮಹಾಮೇರುವೆಗಳು 
(ಕೆಂಪು. ೫-೩). ೩. ಕದ; ಬಾಗಿಲು: ವಾಗೀಶ್ವರದೇವರಂ ದಕಣಸಲೆದು 
ಕೊಂಡು ಬಂದು ಪುರದ ಹೊಳಿಗಣ ಮಾಳಿಗೆಯೊಳು ಕಣ್ಮೊಳು ನೋಡ 
ಲರಿದೆನಿಸುದ ಸುಣ್ಣವಂ ಸುರಿದವರಂ ಪುಗಿಸಿ ಮುಚ್ಚ ಳಂ ಮಚ್ಚ 
(ಾಗೀಕ-ರೇ- ೨೬೬-೦೦)- ಮುಚ್ಚಳ: ೧. ಎತ್ತಿ ಹೇಳಿಗೆಯ ಕೂಡೆ ಮುಚ್ಚ” ಳ 
ವನಿಕ್ಕಿದ ಮತ್ತೆ ಮುಕ್ತಕ್ಕೆ ಮ್ತ ಇಲ್ಲವೆಂದೆ (ನ. 99-062); ಬಿಗಿದ 
ನೇಣ ಖಂಡಿಸಿ ಬಳಿಕ್ಕ ಮುಚ್ಚಳ ತೆಗೆದು ನೋಡಲು (ಸಿದ್ಧ. ೯-೦೪); 
ನಿರ್ಧನಂ ನಿಧಿಗಂಡಂತೆ ತನ್ನ ಮನೆಗೆ ಮಂದಸಮಂ ಕೊಂಡು ಬಂದು ನಿಜ 
ವಧುವಪ್ಪ ಕುಸುಮಾವಳಿಗೆ ಕುಡುವುದುವಾಕೆಯಾ ಮಂದಸಿನ ಮುಚ್ಚಳಮಂ 
ತೆಆ್‌ಿದ ನೋಟ್ಟನ್ನೆಗಂ (ಕುಕ್ಕಾಕ್ರ: 3-೩9 ನ) ; ಮೇಲುಮಂಚ್ಛಳ ತೆಜಳದ 
ತನುವಿನ ಹೇಳಿಗೆಯ ಶೋಕಾಹಿಯಂತಿರೆ (wie. 3-0); "ಎಲ್ಲದಕ್ಕೂ 
ಮುಚ್ಚಳವಿರುವುದು ಒಳ್ಳೆಯದು (ಅಕಿ. ೩). ೨. ರತ್ನಲೋವೆ 
ಮಿಸುನಿಯ ಮುಚ್ಚದೆ ವಲಗೆಯಿಂ . . , ಭದ್ರಮೇಟಸವೆಸೆದುದು (ಕತತ 
0-೨-೩0). ೩. ಇವರೆ ಪದ್ಧ ಸೈಮೇದಿರದೊಳಿರ್ದು ಮಹಾಪ್ರಣಯಪ್ರಕೋಪ 
ದಿಂದೊಂದಿರುಳಿಕ್ಕೆ ಮಂಚ್ಛಳೆವು (ಸಕಳ: 8-49), ಮುಚ್ಚಳು: ೧. ಕಾಶೀ 
ಪಟ್ಟಣಕ್ಕೆ ಪೋಗಿ ಸೂರ್ಯನನಾರಾಧಿಸಿ ಆ ಸೂರ್ಯನಿಂದ ಮುಚ್ಚಳ 
ಸಟ್ಟುಗಸಹಿತಮಾದ ಅಕ್ಷಯಪಾತ್ರೆಯಂ ಕೊಟ್ಟು (೫ಶೀನು. ೨೮). 
ಮುಚ್ಚುಳ್‌: ೧. ಉಪೇಂದ್ರನುರ್ಬಿದ ಮುಳಿಸಿಂದೆ ಮಂದಸಿನ ಮುಚ್ಚುಳ 
ನುಂಗ:ಟದಿಂದೆ ಮಾಂಟಿ ಪೋಗೊದೆದು (೬: ೩-೩೦): ಬಿದಿ ಮಿಸುನಿ 
ಗೊಡಂಗಳಲ್ಲಿ ತೀವಿ ಮಿಸುಪ ನೀಲದ ಮುಚ್ಚುಳಿಟ್ಟವೊಲ್‌ ಮೊಲೆದುದಿಗಳ್‌ 
ಕರ್ಪಿಡಿದು ಮೆಜ'ದುವಾ ಶಶಿಮುಖಿಯಾ (ಉದ್ದರಿ: ೬-೪). ೨. ಕೇಳೀವನದ 
ಕೃತಕಾಚಳಿದ ನಡುವಣ ವಜ್ರದ ಮುಚ್ಚುಳ ಸೆಜ್ಜೆಯ ಮನೆಯ ಹಂಸ 
ತೂಳದ ತಣ್ಣೆಳಲ ತಳ್ಬದೊಳ್‌' ಬಿಜಯಂಗೆಯ್ಸಿ . (೫906- ೦೪-9). ೩. 
ತೆಣದುವು ಮುನ್ನ ಮಿಕ್ಕಿದ ವಿಮಾನದ ಮಚ್ಚು. ಳ್‌ (ಅನಂಘ್ಯ.-೦೨-೩೪)- ೪. 
(ರೊಟ್ಟಿ ಸುಡುವ ಮೊದಲು) ಮೇಲೆ ಮುಚ್ಚ ಕಲು ಸಿದ್ಧಪಡಿಸುವ, 
ಕಲಸಿದ ಹಿಟ್ಟಿನ ಬಟ್ಟ ಲು,-ಕಣಿಕದ ಬಟ್ಟಿಲು": ನನದ ಜ್ಜ ಗೆಯ 


ಮುಚ್ಚಟೆ ಎ ಉತ್ಸ 
ಸೆ 


0೨-3೪) ; 


ಮುಚ್ಚಣಿಕೆ 


ಸಲೆ ಕುಟ್ಟಿ ಸರಿಕೆನೆಯನಿಕ್ಕಿನಿಸು ಬೆಣ್ಣೆಯನಿಕ್ಕಿದಾ ರೊಟ್ಟಿಯನು ಮುಚ್ಚು 
ಳೊಳಗಿಕ್ಕಿ ಬೇಯಿಸಲು ತಾನುದುರುರೊಟ್ಟಿವೆಸರಂ ಪಡೆದುದು (ಕಠ: 
6-06): ಮುಚ್ಚುಳ : ೨. ಪಚ್ಚೆಯ ತೊರೆ ಪವಳದ ಕಂಬ ಬೋದಗೆ 
ನಿಚ್ಚಳವಹ ನೀಲದಿಂದ ಮುಚ್ಚುಳ ಮುಖರಾಲೆಯ ಮಣಿಮಂಟಪವಚ್ಚರಿ 
ಜಹಗಿರುತಿಹುದು (4೬. 60). ಮುಚ್ಚುಳು : ೦. ಬಳಿಕ ಬೇವಾಗ 
ಗಂಜಿಯ ಬಸಿದುಕೊಂಡು ಮುಂಚ್ಚುಳನಕ್ಕಿ . ಮೃದುವಾಗಿ 
ಮಾಡಿದುದು ತಾ ಶುದ್ಧಮಪ್ಪೋದನಂ (148೫. ೩-೨); ಅಗರು ಚಂದನ 
- ಕರ್ಪುರ ತುಂಬಿ ಮೆಆ್‌ವ ಮಿಗೆ ಭರಣಿಯ ಮುಚ್ಚು! ಛನುಗಿದಂದದೆ. 
ಮಗಮಗಿಸಿದುದಾಸ್ಥಾನ (ಕಂಠರಿ: 8-03). 
[ಮುಚ್ಚು _.-ಅಣ./ತಮಿ. ಮುಚ್ಚನ್‌; 

ಮುಚ್ಚಿ, ಮುಚ್ಚೆಲ್‌] 

ಮುಚ್ಚಣಿಕೆ " ಮುಚ್ಚಳಿಕ್ಕೆ ` ನೋ. 

ಮುಚ್ಚಲ " ಮುಚ್ಛಣ ' ನೋ. 

ಮುಚ್ಚೆ DN ಮೆ ೪ಿಕೆ' ನೋ. 

ಮುಚ್ಚ ಲು. ಮುತ್ತೆ ಲು (ನಾ): (ಮಕ್ಕಳಾಡುವ) ಸಣ್ಣ ಮೊರ: 
“ಮುಚ್ಚೇ ಲುಣಮೊರ, ಸಿಬ್ಬಲು» ಮುಚ್ಚುವ ಸಾಧನ, ಟಪಾ ರಕ: ಒಂದು. 
ಮಕ್ಕಳಾಟಿಕ” (ಕರಣಂ. 304). ಮುತ್ತಲು ; "ಮುತ್ತಲು 
ಮಕ್ಕಳಾಡುವ ಸಣ್ಣಮೊರ" (ತಾನಕೋ: ೩೨); ದೇವರ ಮನಿಯಾಗ 
ಹೋದಳ ಚೆಂಗಳಕಿ ಮಂತ್ರಿ ತಂದಾಳ ಮುತ್ತಲ] ತುಂಬ (ಕೊಳ. 
968)- [ದೇ.8 ತಮಿ. ಮುಚ್ಚಿಲ್‌, ಮುಲಸ್ಕಿಲ್‌; ತೆಲು. ಮುಚ್ಚಿಲಿ] 

ಮುಚ್ಚವಡಿ. ಮುಚ್ಹೋಡಿ (ನಾ). ೧. ಮೂರು ಜೊತೆ. ಜೋಡಿ: 
ಮುಂಚ್ಚೋಟು, ಮುಚ್ಚವಡಿ (ಕಮದ. ೦66 ಪ್ರಜೋ) ; ಮು + ಕೊಡೆ, 
ಮುಕ್ಕೊಡೆ ಏವಂ ಮುಗ್ಗುಡ್ಡೆ, ಮುಚ್ಚೆವಡಿ (ಕಣ್ಗಳು. ೬೮ ಪ್ರಯೋ)* 
ಮುಚ್ಚೊಡಿ : ೨. ಮೂರು ಮಡಿಕೆ,-ಪದರೆ : ನೀಡಗಲದ ಗಗನದ 


ತುಳು. ಮಂಚ್ವಲ. 


ನಟ್ಟನಡುವೆ “ಮುಚ್ಚೊ ಡಿಯ ನಿಡುಚೀಲ' ದಂತೆ ಕೂಡಿ ಗುಳಿಗಳು 
ಮೂಲಹುವದಅಗೊಳು. 'ತುಂಬಿದೀಡಿನಂತಿಹುವಾಆು ವಸ್ತು (ಕತ. 
utr) [ವಮೂಲು 4 ಸವಡಿ] 


ಮುಚ್ಚಳ್‌ " ಮುಚ್ಚಣ ' 

ಮುಚ್ಚ ಳ * ಮುಚ್ಚ ಣ' Poe 

ಮುಚ್ಚ ಳದೆಗೆ, ಮುದ್ದ! ಕ್ಲಿ ಗೆ ಮುಚ್ಚುಳಂದೆಗೆ, ಮುಚ್ಚುಳ್ಸೆಗೆ (ಕ್ರಿ). 
ಪಟ್ಟಿ ಗೆ, ಕರಡಿಗೆ... ಪಾತ್ರೆ ಮಂಂತಾದುವುಗಳ ಮುಚ್ಚೆ ಳವನ್ನು ತೆಗೆ, 
_ಬಾಯಿತೆರೆ : ತಡಬಡಂಬಿಡುತೆಯಳುಕುತ್ತೆ, ಮುಚ್ಚ ಳದೆಗೆಯಲು 
ಅಲ್ಲರ್ಡ : ಪಾತ್ರೆಯಿನ್ಸದಿರೆಯಚ್ಛಿಗಗೊಂಡು ತಲ್ಲಣಿಸಿ (ಸರ್ಕೇಶ್ರ- ೦೪-೩4): 
ಮುಚ್ಚೆಳ್ಳಿಗೆ ; ಕಡೆಗಾಲದ ಕಿಚ್ಚಿನ ಮುಚ್ಚಳ್ಳಿಗೆದಂದದೆ ಘುಡುಘುಡಿಸುವ 
ನೆಡುಗಣ್ಣೆವೆಯೊಡೆಯಲು (ಕರೀತ: 3-3). "ಮುಚ್ಚು ಳಂದೆಗೆ: ಬೆಳುದಿಂಗಳ 


ನಡುವಿರ್ದ ಚಂದ್ರ ಮನಂತೆ ಸರ್ವಾಂಗೋದ್ಕೊಳಿತಗಾತ್ರನಾಗಿರೆ 
ಮಟುದಿವಸಂ ಮುಚ್ಚುಳ:ದೆಗೆದು ನೋಡಿ (ಣ೫ಾಗೀರ: ರೇ. ೨೬೬-೦೬); 
ಮುಚ್ಚುಳಂದೆಗೆದೇನುಎಲ್ಲದಿರೆ. ಬೆಜಗಾಗಿ (ತಿರುರೆ.. ದೇ. ೦೨-೦೩). 


ಮುಚ್ಚುಳ್ಳೆಗೆ ; ಶೌರಿಗಲಂಕರಿಸಲೈ ಬಣ್ಣ ಸ್ಲಿಗರಡಿಗೆಯ ಮುಂಚ್ಚುಳ್ತೆಗೆದು 
ರನ್ನ, ಸರಮಾ ನೆಗಟ್ಟುವ ಭಂಡಾರಿಗರಂತೆ ಬಗೆವಡೆದ ಮಡಿರಗಳುರ 
(8150: 9೦೨-೨೦); ಪ್ರಭಾಜಾಲಂ ನೀಲಂಬಡಿಸಿ ಮಗಸಗಿತ್ತೈಣ್ಣೆ ಸೆಯೊಳಂ 
, « ಇ ಚೆಬೊಂಗರಡಿಗೆಯ ಮಂಚ್ಚುಲ್ಲೆಗೆದಮೋಲ್‌ (ತಕರ. &-೮೩)- 
[ಮುಚ್ಕಳ (5. ಮುಚ್ಚಣ) - ತೆಗೈ) 
ಮುಚ್ಚಳರೊಟ್ಟಿ (ನಾ). (ಕಣಿಕದ ಬಟ್ಟಲೊಳಗೆ ಹಿಟ್ಟಿನ್ನಿಟ್ಟು ಲಟ್ಟಿಸಿ 
ಸಂಡುವ) ಒಂದು ಬಗೆಯ ಕೊಟ್ಟೆ ಉತ್ತ: ಮದ ಸೊಜ್ಜಿಗೆಡು 
ಬಟ್ಟವಾಲೊಳು ನನೆಹಿ ಮೆತ್ತನಾದಾಗ ೈಗೆದದನು ಪಿಟ್ಟೆಯ ಹಿಟ್ಟನೊತ್ತಿ 


೭೨೨೯ 


38 


೯] 


ಮುಚ್ಚಿಕೆ 


ಲತೆಯಿಆ್‌ದೆರಡು ಬಟ್ಟಿಲ ನಡುವೆಯಿರಿಸಿ ಎರಡಂಚುಗಳ ಮಗರಿದು 
ಹೊತ್ತದಂದದೊಳು ಕೆಂಡದೊಳಿರಿಸಿ ಮೊಜದಿಂದ ಮತ್ತ! ದಂ ಬೀಸಿ 
ಬೇಯಿಸಿ ತೆಗದುಕೊಂಡಾಜಸುತ್ತ ತಿಳಿದುಪ್ಪ ಸೆಕ್ಕರೆಯ ಕಲಸೆ ಮುಚ್ಚ 
[ಉಾಣಂ-ಚ್ಚು]ಳರೊಟ್ಟಿವೆಸರಂ ಪಡೆದುದು (ಸೂಕಶಾ, ೦-೧೦). 
[ಮುಚ್ಚಳ (ಇ ಮುಚ್ಚಣ) 4 ಕೊಟ್ಟೆ] 

ಮುಚ್ಚಳಿಕೆ. ಮುಚ್ಚಿ ಜಿಕೆ, ಮುಚ್ಚಳಿಗೆ (ನಾ). ಮುಚ್ಚುವ ಸಾಧನ; 
ಮುಚ್ಚಳ; ಆ ದೋಣಿಯ ಯ “ಲ್ಲನಲ್ಲಿ ಒಂದು ಈ ಎರಡು ಗಜ 
ಪ್ರಮಾಣವಾಗಿ ಇರುವುದು ಅದಕ್ಕೆ. ವಂದು ಮುಚ್ಚಳಿಕೆಯ 
ಸೇರಿಸಿ ವಜ್ರ ಬಿಗಿದಿರುವದು (658: ೦೦-೩೬) ; ಭಯದೆ ಮುಚ್ಚಳಿಕೆಯು 
ಅದನ್ನು ಅದುಮಿತ್ತು. ಈ ಮುಚ್ಚಳಿಕೆಯನ್ನು ತೆಗೆದಾಗ ಜ್ವಾಲಾಮುಖಿಯ 
ಸ್ಫೋಟವಾಗದಿದ್ದೀತೆ? (ಕ್ಮೂಂ. ೦೬): ಮಂಚ್ಚಣಿಕೆ : “ಮುಚ್ಚಳ” 
(ಉಕ 83): ಮುಚ್ಚಳಿಗೆ ; ಮನೆಯೊಳಗಣ ಒರಳು ಜಂಬೂದ್ವೀಪ 
ನವಖಂಡ ' ಪೃಥ್ವಿಯ ನುಂಗಿತ್ತು. ನುಂಗಿದ" ಮುಖಚ್ಚಳಿಗೆ ತೆಜಲ್ಲದೆ 
ಮತ್ತೆ ಆ ಮನೆಯ ನುಂಗಿತ್ತು (ಮೋಳಿನಡಿ- ೨೨೮-೭೪೦). 

[ಮುಚ್ಚಳ (ಮುಚ್ಚಣ) 4 -- ಇಕೆ] 

ಮುಚ್ಚಳಿಕ್ಕೆ. ಮುಚ್ಚಲಿಕೆ (ನಾ). (ಅಪರಾಧಿಗಳಿಂದ ಸರಕಾರವು 
ಕರಾರು ಹಾಕಿ ಬರೆಸಿಕೊಳ್ಳುವ) ಒಳ್ಳೆಯ ನಡತೆಯ ಹೇಳಿಕೆಯುಳ್ಳೆ 
ಕರಾರುಪತ್ರ; ಒಡಂಬಡಿಕೆಯ ಪತ್ರ: ಸುಬೇದಾರನು ಪೈರುಪಚ್ಚೆೈ 
ಮುಂತಾದ ಬಾಬುಗಳಿಂದ ಹೆಚ್ಚು ಹುಟ್ಟುವಳಿಯನ್ನು ಮಾಡುವೆನೆಂದು 
ಮುಚ್ಚಳಿಕೆ ಬರೆದು ಕೊಟ್ಟು (ಮುಹಾಶು- 1, 0೬);ಪಂಚಾಯತರು ಕೊಡುವ 
ತೀರ್ಮಾನಕ್ಕೆ ತಾವು ಬದ್ಧರಾಗಿರುವೆವೈದು. ಕಕ್ಷಿಗಾರರು ಒಪ್ಪಿ ಮುಚ್ಚಳಿಕೆ 
ಯನ್ನು ಬರೆದುಕೊಡಬೇಕುಗಿತ್ತು (ಮಕಾರ. 1» 35) ; ಈ ಪ್ರಾಂತದಲ್ಲಿ 
ರುವ ತನಕ ಯೋಗ್ಯ ನಡತೆಯಿಂದಿರುವರಿಂದು ಮುಚ್ಚಳಿಕೆ ಕೊಡಬೇಕು 
(ದೇವರೂ. ೦೦೪). ಮುಚ್ಚಲಿಕೆ: ಯಥಾವತ್ತಾಗಿ ದರಿಯಾಫ್ಮಿ ಮಾಡಿ ರುಜು 
ಮುಚ್ಚಲಿಕೆಯು ಬರೆಸಿಕೊಂಡು (ಮಹಾ5ಂ- 11> ae). 

[+ ಪಾರ, ಮುಚಲ್ಳಾ; ಹಿಂ. ಮುಚ್ಚಲಕಾ; ಮರಾ, ಮುಚಲಣ, 

ಮುಚಲ್ಯಾ] 

ಮುಚ್ಚಳಿಗೆ. ' ಮುಚ್ಚಳಿಕೆ, ` ನೋ: 

ಮುಚ್ಚಳು " ಮುಚ್ಚಣ” ನೋ- 

ಮುಚ್ಚಳ್ಳೆಗೆ ," ಮುಚ್ಚಳದೆಗೆ 'ನೋ. 


ಕಲ್ಲು 


ಮುಚ್ಚಲು (ನಾ). ಸೊನ್ನೆ: ಶೂನ್ಯ: *'ಮುಚ್ಚಜ್‌ಂದುಂ. ಸೊನ್ನೆ 
ಯೆಂದುಂ ಶೂನೈಂ'' (೪8. 3-೨೦೭) : '`ಮುಚ್ಚಜಕಿ ಸೊನ್ನೆಯು 
ಶೊನ್ಯಂ”' (ಕಂಕು- 0೩೦) [21 


ಮುಚ್ಚಾಲ್‌ (ನಾ): ಮೂರು ಸಾಲು.-ಶ್ರೇಣಿ : ಮುಚ್ಚೆರೆ ; ಮುಚ್ಚಾಲ್‌ 
(ರುಪ: ೩6 ಪ್ರಜೊಲ:  [ನಮೂಜು ಇ ಸಾಲ್‌] 

ಮುಚ್ಚಾಲೆ (ನಾ). ಒಬ್ಬರು ಕಣ್ಣು ಮುಚ್ಚಿಕೊಂಡು ಇತರರು ಅಡಗಿ 
ಕೊಂಡ ಮೇಲೆ ಕಣ್ತೆರೆದು ಅವರನ್ನು ಹುಡುಕುವ ಆಟ; ಕಣ್ಣು 

ಮುಚ್ಚಾಲೆ ಆಟ : ಮುಚ್ಚಾ! ಲೆಯಾಡಿ ದೊಲ್ಲಯಿಸುವೇಕೆನ್ನ '(ಗಿಳಿರಿಂ* 

೨೬.೨). ಗ ಇದು “ಕಣ್ಣು: ಮುಚ್ಚಾಲೆ” 'ಯೆಂಬುದರ ಸಂಕ್ಷಿಪ್ತರೂಪ] 

ಮುಚ್ಚಿ (ನಾ) ಸಾರ್ವಜಾಕರಚಾರಿಗಳಲ್ಲಿ ಮಸಿ ತಯಾರಿಸುವ; 
ಕಾಗದವನ್ನು ಒದಗಿಸುವ, ಪುಸ್ತಕಗಳ ರಟ್ಟುಕಟ್ಟುವುದೇ 
ಮೊದಲಾದ ಕೆಲಸಕ್ಕೆ ನೇಮಕಗೊಂಡ ವ್ಯಕ್ತಿ : (ರೃ೫ಗೆ. 1% 35೬) - 

[ಕ ಮುಚ್ಚ / ತಮಿ. ಮುಚ್ಚಿ. / ಹಿಂ. ಮೋಚಿ] 

ಮುಚ್ಚಿಕೆ, ಮುಚ್ಚಿಗೆ ಕಾ). ೧- ಹೊದಿಕೆ; ಅವರಣ: ಚಿಪ್ಪಿನಾ 

ಮುಚ್ಚಿ! ಕಿಯೊಳುಪೆ ಹುದು ಮುತ್ತು (ಗಳಿಶಿ* ೩೨-0೮೭). ಮುಚ್ಚಿಗೆ ೨. 


ಮನೆಯ ಮೇಲುಭಾಗದ ಛಾವಣಿ.- ಸೂರು : ಚಂದ್ರಯ್ಯ - 


ಮುಚ್ಚಿಗ N 


ಕೊಟಡಿಯೆ ಮುಚ್ಚಿಗೆಯನ್ನು ನೋಡುತ್ತಾ. ನಗತೊಡಗಿದ (46. ೮೩) ; 
ಅಡುಗೆಕೋಣೆಯ ಮುಚ್ಚಿಗೆ, ಗೋಡೆ . . . ನೆಲ-ಇವುಗಳ ಕಡೆಗೂ ಆಗಾಗ 
ಗಮನ ಕೊಡುತ್ತಿರಬೇಕು (908. ೩೭). ಮಚ್ಚಿಗೆ' ಪರಾ. 
ಮುಚ್ಚಿಗೆಯ ಮನೆ, ಮುಚ್ಚಿಗೆ ಮನೆಎ ಇಟ್ಟಿಗೆ, ಗಾರೆಗಳಿಯ ಕಟ್ಟಿದ 
ಮನೆ: ಮುಚ್ಚಿಗೆಯ ಮನೆಯಾದರೂ, 'ಮನೆಯ ಮಾಡು ಹೆಂಚಿನದಲ್ಲ. 
ಪ್ರತಿವರ್ಷ ಸೋಗೆ ಹೊಚ್ಚಬೇಕು (ಣತ್ಕಿ ೬೯): ಸುಬ್ರಾ ಯರ ಮುಚ್ಚಿಗೆ 
ಮನೆ ಒಂದು ದಿವಸ ಗ್ರಾಮದವರ: ಹಗೆಗೆ ತುತಸ್ತಿಯಿತು (ಹಸ, ೭೧). 
[ಮುಚ್ಚು +t] 

ಮುಚ್ಚಿಗ್ನ (ನಾ). ೧. ಇಟ್ಟಿಗೆ ಅಥವಾ ಗಾರೆ ಕೆಲಸ ಮಾಡುವವನು; 
ಉಪ್ಪಾರ : “ಪಲಗಂಡನೆನೆ ವಂಜಚ್ಚಿಗಂ'' (ಹಂಗಣ- 000-9)- ೨. ಕಲ್ಲು 
ಕೆಲಸ ಮಾಡುವವನು; ಟಿಗೆ; (೪. [ಮುಚ್ಚು 4 - ಇಗ] 

ಮುಚ್ಚಿಗ್ಯ ' ಮೊಚ್ಚಿಗ ` ನೋ. 

ಮುಚ್ಚಿಗೆ " ಮುಚ್ಚಿಕೆ ' ನೋ. 

ಮುಚ್ಚಿಲು (ನಾ). ಒಂದು ಬಗೆಯ ಸಸ್ಯೆ; ಮುಚ್ಚಿ 
(ಫ್ರಂ. ೩೦-69. 'ನೆಲಮುಚ್ಚಿಲು' ಪರಾ. ₹?) 

ಮುಚ್ಚಿಸು (ಕ್ರಿ). (ರಂಧ್ರ. ಬಾಗಿಲು ಮುಂತಾದುವನ್ನು) ಬಂದು 
ಮಾಡಿಸು : ಬಲದ ರಂಧ್ರವನ್ನು ವಃ ಕಿಸಿ ಮುಚ್ಚಿಸಿದನು (ರೂಢಿ) 

[ಮುಚ್ಚು 4 ಇ ಇಸು] 

ಮುಚ್ಚು (ಕ್ರಿ)- ೧- ಮರೆಮಾಡು; ಹೊದಿಸು : "ಮುಚ್ಚು ಇಚ್ಛಾ ದನೇ್‌ 
(800) ; ಪೊಂಗೊಡನಂ ತಮಾಳಪಲ್ಪವದೊಳೆ ಮುಚ್ಚಿದಂದದೊಳೆ 
ಚೂಚುಕಮಾಂತುದು ಕರ್ಪನಾಕೆಯಾ (ಶೃಶಾಾ- ೦-೦೨೩); ನಾಲ್ಕು ದಿಕ್ಕಿನ 
ಶರೆಧಿಗಳು ಪರಿತಂದು ಲೋಕವನರಸ ಮುಚ್ಚಲು (ಸಸರ. ೪-೭): 
೨. (ಕಣ್ಣನ್ನು) ಮುಗಿ; ನಿಮಾಲನಗೊಳಿಸು :: ಪೆಣನಂ ಕಂಡ 
ಪಂದೆಯಂತೆ ಕಣ್ಗಂ ಮುಚ್ಚುತ್ತಂ (ರೋನ್ಕು- 0-099), ೩. ಕಾಣದಿರುವ 
ಹಾಗೆ ಮಾಡು ; ಮರೆಸು; ಅಡಗಿಸು : ಪಚ್ಚು ಪರಿಕಲಿಸಿ ಬೆನ್ನಂ 
ಮುಚ್ಚಿರೆ ಮುಡಿ (ಕಾವ್ಮತಾ- ೯೬೬ ಶೂದ್ರಕ) ; 5ವಿಮಾರ್ಗದೊಳೊಳೆಫೊಕ್ಕುಂ 
ನವರಸಮಂ ತೆಜ್‌ಯೆ ನುಡಿದನೆನಿಸಿದ ಕವಿ ಸತ್ಯವಿಯೆನಿಉುಂ ಗೂಡಾರದ 
ಕವಿಯಂತಿರೆ ಮುಚ್ಚಿ ಪೋದ ಕವಿಯುಂ ಕವಿಯೇ (ಅ8ತ. ೦-5೬) ; 
ಪರಗುಣಂಗಳ ಮುಂಚ್ಚುವ ತನ್ನನೆ ಪೊಗಳ್ವ ಲೋಗರಂ ಪಟವ ನಿ:ಚನೊಳ್‌ 
ನೀಚಗೋತ್ರದಾಸ್ರವಮನ್ಶುಂ (ಸುಳುವು. 6-೨೪) ೪. (ಬಾಗಿಲು ಮೊದ 
ಉದುವುಗಳನ್ನು) ಹಾಕು; ಬಂದು ಮಾಡು ; ಗುಹೆಯ ಬಾಗಿಲಂ 
ಪಿರಿದೊಂದು. ಸಿಲೆಯಂ ತಂದಿಟ್ಟು ಮುಚ್ಚಿ: (ನರ್ಮಾರಾ- 03-30) ; 
ತೆಜ್‌ಯದೆ ಮುಚ್ಚಿದ ಪಡಿಗಳ್‌ ತೆಅಕಿದುವು (ಸುಳುನೂ. ೦೯) ನ ಖಿಗೆರಾಜ 
ವಿನತೆಯರಯುನೆಗೈದಿ ಬಾಗಿಲು ತನೆತನಗೆ ಮುಚ್ಚಿರಲು . . . ಬಂದನು 
ಮನೆಗೆ ಕದ್ರುವಿನ (ಸುರತ, ೩-೩೨), ೫. ಗುಟ್ಟುಮಾಡು ; ರಹಸ್ಯ 
ವಾಗಿಡು ; ಎರಡೆರಡು ಛಿದ್ರ ಶ್ರೈವನಾರು ಮಾಡಿದರು ಮುಚ್ಚಿದರು 
ನೀನೆಚ್ಚೆಯಾದೊಡೆ ಸಚ್ಚಿದಾನಂದೈಕನಾಣೆಯು ನಿಶ್ಚಯವ ಹೇಳೆಂದು 

ಾರ್ಥನ ಕೇಳಿದನು ಭೀಷ್ಮ (ಸೂಕ. 06 ೦೫). 
[ದೇ.॥ ತಮಿ. ಮುಚ್ಚು ; ಕೊಡ. ಮುಚ್ಚ್‌ ; ತುಳು. ಮುಚ್ಚು ; 

ತಲು. ಮುಚ್ಚು, ಮುಂಚು. ಮೂಯಂ 
ನಾಯ್ಕಿ. ಮುಸ್‌ ; ಪರ್ಜಿ, ಮುಯ್‌ ; 


೨ ಕಲ್ತೇಗ 


; ಕೋಲಾ. ಮ: 

ಗದಬ. ಮೂಯ್‌ ; 
ಮುಚ್ಚ ಮಚ್ಚಾನಾ; ಕು ಮುಸ್ಕ ಮುಸಿ: ಕುವ. ಮೂಟಾರಿ, 
ಮುಜ್ಚಿನೈ £ ಕುರುಖ್‌,. ಮುಚ್ಚಾನ, ಮುಂಧಾನ ; ಮಲ್ಹೊ. ಬ್ರಾಹುತ, 
ಮಸ] 

ಮುಚ್ಚು, ಮುಚ್ಚೆ (ನಾ)- ೧: (ಹೂವಿನ ದಳಗಳು) ಮುಚ್ಚಿ ರುವುಮ; 
ಕೈರವಾಭ್ಕುದಯದರಲ್ವು ನೀರಜದ ಮುಚ್ಚು ರಥಾಂಗದಗಲ್ಲು ₹ 


೭೨೩೦ 


2 


3 


40 


ಮುಚ್ಚುಂಗಣ್‌, ಮುಚ್ಚು ಗಣ್‌ (ನಾ)- ರೆಪ್ಪೆ. 


| ಮುಚ್ಚುಗಣ್‌ ` ಸ 
ಮುಚ್ಚುಗಣೆ (ನಾ). ಮೂಡಿಗೆಯಲ್ಲಿ ಅಡಗಿರುವ (ವಿಧ ವಿಧದ) ಜಾಣ: 


ಮುಚ್ಚುಗತ್ತಿ (ನು). ಒರೆಯೊಳಗೆ ಸೇರಿಸಿಟ್ಟಿರುವ ಕತ್ತಿ : 


ಮುಚ್ಚುದೂಂಬು 


ಮುಚ್ಚುಮರೆ "ಮು 
ಮುಚ್ಚುಮಣ*, 


ಮುಚ್ಚುಮಜ* 
೬ 


ಜಗತ್ತಿನ ಪುಣ್ಯದಚ್ಚು ಬಂದುದಯುಗಿರಾಂದ ಪ್ರಮಸ್ತಕದೊಳರ್ದುದು ಪೂರ್ಣ 
ಶಶಾಂಕಮಂಡಲಿಂ (ಹೂಸು. ೪-೨೨೪). ೨. ಮುಚ್ಚುವ ಸಾಧನ ; 
ಮುಚ್ಚಳ : ರಾಜನು ಗುಡಾಣದ. ಮುಚ್ಚನ್ನು ತೆಗೆದು ಹೊರಗೆ ಬಂದನು 
(ಮುಣಿಸ. ೯೨). ೩. ಗುಟ್ಟು ; ರಹಸ್ಯ; ಕುತ್ತಂ ಪಗೆ ಮುಚು 


* ೬ ೬ ಮಜಪೆಂಬ ಮುಚ್ಚುಳಿಂದರೆಮುಗುಳ್ಳ ಚ್ವಿಯಂ ಸವಿಯ ಮುಚ್ಚಿದ 
k ೭). "ಎಸರ್ಮುಚ್ಚೆ' ಪರಾ. 
[< ಮುಚ್ಚ್ಯು./ತಮಿ. ಮುಚ್ಚು; ಕೊಡ. ಮುಚ್ಚಿ; ತುಳ್ಳು 
ಮುಚ್ಚ, ಹುಚ್ಚು ; ತೆಲು, ಮೂತ : ಗೊಂಡಿ. ಮ. ಸ್ನ, ಮುಚ್ಚೆ] 
ಮುಚ್ಚಿದ ಕಣ್ಣು; 
ಮುಗಿದ ಕಣ್ಣು: (ಎವೆಯಳದು ಅಂಗಾರಗಳಂತೆ ಹೊಳದೊಳಿವ ಕ್ರೂರ 
ದೃಷ್ಟಿಗಳನ್ನ್ನು ಮಹಾರಾಜನ ಮಂಚ್ಚುಂಗಣ್ಣಳಿಗೆ ನಟ್ಟು ನಿಲಿಸಿಕೊಂಡು) 
(4. 6-9) ಮುಚ್ಚು] ಗಣ್‌ ; ಈತನಿದ್ದನು ಬಲೆಗೆ ಸಲದ 
ಕೋತಿಯಂದನಲುಸುರದೊಡಕಿನ ಧಾಂನಿಗುಂದಿದ ಮುಖದ ಹನ 
ಮುಚ್ಚುಗಂಗಳಲಿ (ತೊರ03- ೫-೭-೦) : ಮಚ್ಚರದಿ ನಡೆವ ಮಗ ಹೊಬ್ಬ 
ಸೊಳೆಗೆ ಮುಚ್ಚು; ಗಣ್ಣೊಲ್ಲ (1ರ. ೦೯೦೨). [ಮುಚ್ಚು - ಕಣ್‌] 
ಚ್ಚುಂಗೆಣ್‌ ` ನೋ, 


ಮು 


ಅಚ್ಚಕ್ಕೆಗಂಕಣಕೆ ಮಣಿಮಯದಚ್ಚಗನ್ನಡಿಯೇಕೆ ನಮ್ಮಯ. ಮು 
[ಶ3ಕಾಂ- ನು, ಮ]ಚ್ಹಾುಗಣೆಗಳ ಕಲಹದನು ನೀ ನೋಡು (ತೊರಾ- 
ಆಂ). [ಮುಚ್ಚು _ ಕಣೆ) 
ನಡುವಿನಲ್ಲಿ 
ಮುಚ್ಚುಗತ್ತಿಯೂ ಕಠಾಂಯೂ ಇದ್ದುವು 
[ಮುಚ್ಚು ತ್ಯ ಕತ್ತಿ] 
*` ಮುಚ್ಚಿ:ದ ಬಾಗಿಲು ; ಬಂದು ಮಾಡಿದ ಕದ; 
ತೆಗೆದುಕೊಳುತ ದಿಂ ಗಮನಿಸುವ ಲಿಂಗ 
೩೭-14): [ಮಂಚ 4 ಕದಹ್ಯು (<ಕದವು)] 
ಕಾಲುವೆ, ಚರಂಡಿ ಮೊದಲಾದುವುಗಳನ್ನು 
ಹಾಸುಗಲ್ಲು : ಚರಂಡಿಯ ಮುಚ್ಚು] ಗಲ್ಲು ಸೀಳಿ 
[ಮಂಚ್ಚ್ಯು + ಕಲ್ಲು (<ಕಲ್‌)] 
(ನಾ). (ನೀರು ಹೊರಕ್ಕೆ ಹೋಗದಂತೆ) ಹಾಕುವ 
ತೂಬು ; ದ ತೂಬು; ಉಚ್ಚಿದರು ದೋರ್ವಳತಟಾಕದ ಮಚ್ಚು 
ದೂಂ[ಕಾತಾಂ. ದೂ]ಬನು (ಹೊಂ: ೩-೬-೧೮), [ಮುಚ್ಚು 4 ತೊಂಬು] 
ಮಜಕಿ' ನೋ. 
ಮರೆ (ನಾ). ಬಚ್ಚಿಡುವುದು; ಗೋಪ್ಯ: 
ರಹಸ್ಯ; ಇದು ಮಟ್ಟಮೆಂದು ತಾಂ ಚಪ್ಪರಿಸಿದೊಡಾನಿರೆನೆ ಮುಚು 


(ಶೀರಾ: ೬೬). 


ಮುಚ್ಚುವ ಕಲ್ಲು; 


ಹೋಗಿದೆ (649). 


ವ; 


ಮಲ್‌ಯೇಕೆಲೆ ಎ6 (ರನ: ೩-೪); ಮುಚ್ಚುಮಜಿಯೇಕಿನ್ನು ನಗುವೆ 
ಬಡಿಸು (ಕುವ್ಮಾಆ: 30-0೯); ಸಮಕೆಯೇತಕೆ ಮನೆಮನೆಯಲ್ಲಿ 
(ಕರಂರ- 0-050-3), ಮುಚ್ಚುಮರೆ: ಕರಲ ಗೋವರ್ಧನರ ಭೆಟ್ಟಿ 
ಯಾಗಿ ಯಾವುದೂ ಮುಚ್ಚುಮರೆಯಾಗಿ ` ಉಳಿಯಲಿಲ್ಲವೆದು . , , 
ನಿಶ್ಚಿಂತಳಂದಳು (064. ೦೩): , ತನ್ನ ಮುನಸ್ಸಿನಲ್ಲಿದ್ದುದನ್ನು ಮುಚ್ಚು 
ಮರೆಯಿಲ್ಲದೆ ಸ್ಪಷ್ಟವಾಗಿ ಉದ್ದೇಶಪೂರ್ವಕವಾಗಿ ' ಹೇಳಿದುದನ್ನೂ ಜ್ಞಾಪಿಸಿ 
ಕೊಂಡನ್ನ(ರುಳಿಗಿ, ಐ); ಯಾವ ಮುಚ್ಚುಮರೆಯು ಇಲ್ಲದೆ ಸ್ವಾಮಿ ಹೇಳಿ 
ಬಿಟ್ಟಿ (ಸ್ಮಾಮಿಸ್ಕೇ- 9೩) - [ಮು 


ಸ 4 ಮಜ] 


ಮುಚ್ಚು ಮಾತು ೭೨೩೧ ಮುಜರಾ 
ಮುಚ್ಚುಮಾತು (ನಾ). ಗುಟ್ಟಾದ ನುಡಿ; ರೆಯ ಮುಚ್ಚಿದಿಳಿ (ಕ್ರಿ)- ಎಚ್ಚೆರವುಂಟಾಗು : ಜ್ಞಾನಬರು; ಪ್ರಜ್ಞೆಬರು : 


ಮಾತು: ಕನಕದಾಸರೂ ತಮ್ಮ ದೊರೆಯ ಹೆಸರನ್ನು . : 
ನಲ್ಲಿ ಹೇಳಿಲ್ಲವುದರೂ ಮು: 
' ಬಿಚ್ಚುಮಾತು '. ಪರಾ. 5 
ಮುಚ್ಚುವಲಗೆ (ನಾ). ಛಾವಣಿಯ ಹಲಗೆ ; ಸೂರುಕಟ್ಟು : 
ಮಂಟಸಮಂ ಪೊಂಗೋಡೆ . . . ಬೆಳ್ಳಿಯ ಮುಚ್ಚುವಲಗೆ ಎ. ಮಿಕ್ಕ 
ಮಣಿ ಮಿಸುನಿ ಕುಸುರಿಗೆಲಸಂಗಳಿಂದಲಂಕರಿಸಿ (ಹಾಸ್ಯ - ೦-೬-3೩ ಪ). 


ಮಾತಿ 
೬ ಬಿಚ್ಚುಮಾತಿ 


ರೆ (683೯೫, ೮೭) . 


[ಮುಚ್ಚು + ಪಲಗೆ] 

ಮುಚ್ಚುವಲೆ (ನಾ). ಗುಬ್ಬಿ ಮುಂತಾದ ಸಣ್ಣಹಕ್ಕಿಗಳನ್ನು ಮ 
ಹಿಡಿಯುವಂಥ ಬಲೆ: ಗುಬ್ಬಿಯ ಮಂಚ 
ಭೇರುಂಡ ಸಿಲುಕುವುದೆ (ಉತ್ತರಾ. ೧೩-೩). [ಮುಚ್ಚು + ಬಲೈ) 

ಮುಚ್ಚುಳ್‌ * ಮುಚ್ಚಣ' ನೋ- 

ಮುಚ್ಚುಳ *ಮುಚ್ಚಣ ` ನೋ. 

ಮುಚ್ಚುಳಂದೆಗೆ * ಮುಚ್ಚಳದೆಗೆ ` ನೋ- 

ಮುಚ್ಚುಳಿಕ್ಕು (ಕ್ರಿ). ೧. ಮುಚ್ಚುವ ಸಾಧನವನ್ನು ಹಾಕು; 
ಮುಚ್ಚು ; ತರುಣಿ ಭರಣೆಗೆ ಮಂಚ್ಚುಳಿಕ್ಕುವ ಪೋಲು. ಲಿಂಗಸಿಂಗರವ 
ಮಾಡಿದಳು (68, 90-040). ೨: ಕದ ಮುಚ್ಚು ; ಬಾಗಿಲು ಹಾಕು: 
ಮುಚ್ಚುಳಿತ್ಕಿ [೧೫ ಮುಚ್ಚಳಿಳ್ಳ) ಪೋದರಮನೆಗಿಂದು ಪೇಬರೆ ಮಹತ್ವ 
ರರಂ ನೃಪಸಿಂಹ ನೀಂ ತಪಸ್ತರುಣಿಗೆ ಕೂರ್ತುದಂ ನುಡಿಪೊಡೀಯರೆ ಹೇಜ 
ಗರ್ಗಂಗಚಿತ್ತಮಂ (ಅಂ: ೩-009), [ಮುಂಚ್ತೌಳ(ನಮಂಚ್ಚಣ) ಇಕೊ] 

ಮುಚ್ಚುಳು ' ಮುಚ್ಚಿಣ ' ನೋ. 

ಮುಚ್ಚುಳ್ಳಿಗೆ * ಮುಚ್ಚಳದೆಗೆ ' ನೋ: 

ಮುಚ್ಚುಟು (ಕ). ಮೂರ್ಛೆಹೋಗು ; ಪುಜ್ಞೆತಪ್ಪು: “ಮುಯ್ತುತ್ತಂ 
ಮೂರ್ಛೆವೋದಂ” (ಕುರ: ಪರ-೨3); ಎಚ್ಚಂಬೆರ್ದೆಯಿಂದುರ್ಚಲ* 
ಮುಚ್ಚುತ್ತುಂ ತಕ್ಕೆ ಸಾಡೆ [ಶಾಕಾಂ" ಮುರ್ಚುತ್ತಂತಕ್ಕೆನಾಡ] ತೆರ್ಪತ್ತಾಗಳ್‌ 
ಬೆಚ್ಚದೆ ಕೋಪಾನೆಲಮಂಆಕ ಬಿಚ್ಚಳಿಸಲ* ಹರಿ ಬಳಿಕ್ಕೆ ನಿಡುಸೈವಿನೆಗೆಂ 
(568. 63-4೭)- [ನ ಮುಚ್ಚೆ -- ಉಳು] 

ಮುಚ್ಚೊಳು (ನಾ). ಮೂರು ಬಾರಿ, ಸಲ: : ಅಲ್ಲಿಂ ವಿಗತಜೀವಿ 
ಗಳಾಗಿಯೆಲೆ ಭೂವಲ್ಲಭ ನಿನಗೆ ಮುಚ್ಚೂಳು ಸಲ್ಪಲಿತಾಕಾರದಮಳುಗಳಾಗಿ. 
ತಾವುಲ್ಲಾಸದಿಂ ಜನಿಸುವರು (ತೇಮಿಸಂ- 0೧೪-೦೩೦); ಬಲಮದು ಮುಚ್ಚೂ 
೪ಿಂದವೆ ಧರಣಿಲಲನೇಶನಾ ದೇಗುಲದ, . . ಕುಲಿಶದ ಪಡಿಯ ನೋಡಿದನು. 
Geno: ೬-೬೪) - [೮ ಮೂಡು * ಸೂಳ್ಳು (ಆ. ಸೂಲು)] 

ಮುಚ್ಚಿ ` ವಚ್ಚ್ಯು' ನೋ. 

ಮುಚ್ಚೈ. ಮುರ್ಚೆ (ನಾ). ಮೈಮರೆಯುವುದು; ಎಚ್ಚರ ತಪ್ಪುವುದು; 
ಮೂರ್ಛೆ : "*ಹಮ್ಮದಂ, ಹಠವಸಂ, ಮುಚ್ಚಿ --ಈ ೩ ಮೂರ್ಛೆ” 
(1538. ೩೩-೫೩೨); ಎಸ್ಟ ಶರಮಂ ಕಲಿ ಚಕ್ಕನೆ ಕಿಟ್ಟುರಃಪ್ರದೇಶಮನಿಸೆ 
ನೆತ್ತರೊಕ್ಕು ಪತಿ ಪಖಚ್ಚಿಯೊಳಿ್ರಿಯೆಗೆಟ್ಟು ಜೋಲ್ಡೊಡೆ (ಶುಶಳಿ. 
0-೩೦೬) ಮಂಜಜ್ಚೆಯ ಬಾಷ್ಟಕ್ಯಾಗಳೆ ಮಂಚ್ಚೆ[ಯುವರಾ)ಕ್ಷಣದೆ ಹಾಸ್ಯಮುಂ 
ಶೋಕಮುಂ.- - . ಪಲ್ಚಚ್ಚ! ನಮಪ್ಪುದಮನೂನ(ಮ))ಮಾಣ್ಬು ದುಮಕ್ಕೂಂ 
(ಅಕರ: 08-30) -/ ಮುರ್ಚೆ ; ಸೀತೆ ದೊಪ್ಪನೆ ಕುಳಿತ್ತುಸ್ಸೆನುತ್ತೊರ 
ಗಿದರ್ಳ ಮರಕೆ ಮುಚ್ಚಿದುವಕ್ಷಿ ತಾಳಲಾರದ ಸೇದೆಯಿಂ ಫೇಳೆಳ್ವರಳುದೊ 
ಮುರ್ಚೆಗೆಂಬಂತೆ (ಶ್ರೀರಾಮಾ. ೦೨6-5೩)- [ಆ ಸಂ, ಮೂರ್ಚ್ಸಾ] 

ಮುಚ್ಚಿ] ಗೊಳ್‌ (ಕ್ರಿ). ಮೈಮರೆ; ಎಚ್ಚ ರ ತಪ್ಪು; ಮೂರ್ಛೆಹೋಗು : 
ಆ ವರ್ಚಸ್ವಿಯಂ ಕಣದಿರರಾರೆ ಹಾ ರಾಮರಾಮೆಂದು ಮುಚ್ಚೆಗೊಂಡಂ 
(565, ೫-೪) ; ಇಂದ್ರಜಿತು ಕುಲಮೇಘವನಡರಿ ಶಕ್ತ್ಯಾಯಂಧವನಿಸಲ್ಯಾ 
ಲಕ್ಷ್ಮಣಂ ಮುಚ್ಚೆಗೊಳಿ (66ರ. 6-34). [ಮುಚ್ಚಿ 4 ಕೊಳ್‌] 


ಚ 


ಪಲೆಯಲಿ ಶಿಮಿಮ 


45 


ಮುಂಚ್ಚಿದಿಳಿದರಸಿಯೊಳ್‌ ಬಗೆ ಬೆಚ್ಚಿರೆ ಶೀಲವತಿ ಸೀತೆ ಪೂಣ್ಣು ಪನೆಂತುಂ 
ಪೆಚ್ಚಜ:ಯಲಳಿನ್ನದೆಟ್‌ಪಿಂ ಚೆಚ್ಚೆರಮಾ ಸಭೆಗೆ ರಾಘವಂ ಬಬ್‌ಸಂದಂ 
(ತಂಾಮಾ. ೦೬-೩೩); ಆ ವೀರನೊಯ್ಯನೊಯ್ಯನೆ . - ಚೈದಿಳಿದೆದ್ದನು 
(6೬4೫: 06-38); ಕಿಲಿ್‌ದಾನುಂ ಬೇಗದಿಂ ಮುಚ್ಚಿದಿಳೆವು ಮಃಖಾರ್ಶೆ 


ಬಾಯಾಜ್‌ ಮೆಜುಗಿದಳ್‌ (ಉಮಾಕ್ಕ. ೩೬-3೯): 


[ಮುಚ್ಚೈ ತಿಳಿ] 


ಮುಚ್ಚೆರೆ (ನಾ): ಮೂರು ಬೊಗಸೆ.-ಸೇರೆ : ಕವರ್ಗ ಪವರ್ಗಮಲ್ಲ 
ಮುಚ್ಛಾಲ್‌ (ಕಮರ 


ದಲ್ಲಿಯುಮಾ ಲಕ್ಷಣವತಾಯು. , , ಮುಚ್ಚಿರೆ, 
066 ಶ್ರಯೋ); ಅರೆದ ಸಂಸುವೆಯ ಶುಂಠಿಯನಿಕ್ಕಿ ವೊತ್ಚಿರೆ ಮೊಸರಿನಲ್ಲಿ 
ಮಂಚ್ಚಿರೆ[ಯಳಾಂ. ಚ್ಹೈಳೆ]ಯ ನೀರ ಕದಡಿ ಮೋದವನಿಂದೆ 
ನರೆಗೊಟ್ಟು ನೀರೋಗರವನಿಕ್ಕಲು ಸುಗಂಧತಕ್ರೋದನ (ಊೂತಣ: 4-೨ಲ್ಲಿ- 
[5 ಮೂಳು + ಸರೆ (ಎ ಸೇರೈ)) 

ಮುಚ್ಚೆವೋಗು (ಕ್ರಿ). ಚ್ಹೆಗೊಳ್‌ : ಅಜ್‌ದನೆಡೆವಲ್‌ದು ಕೆಟ್ಟು 
ದನೆಕಸಲ್‌ ಪೋಪಂತೆ ಮುಚ್ಛೆಪೋಪುದುಂ (80: ೪.೯); ರೆತಿಯತಿ 
ಶೋಕಂಗೆಯ್ದು. . » ಬಹಿಅಿಂ ಪೊಸೆದು ಚೇತನಂಗೆಟ್ಟು ಭೂತಳೆದೊಳ್‌ 
ಬಳ್ಳು ಕೆಚ್ಚುಗಟ್ಟಿದಳಲಿಂ ಮಜ್ಜೆ [ಣಕಾಂ. ಮೂರ್ಫ್ಛಿ]ನೋಗಿ (೧ಂಕ. 
6-೭೭ ನ); ಮೇರೆದಪ್ಪುವ ಸುಖಕೆ ಮುಚ್ಚೆವೊ ಪಳೊ ಏನೊ ಕಂದನೆಂ 
ಕಂಡು (10ದ್ರಸ. ೪0-0). [ಮುಚ್ಚ 4 ಪೋಗ್ಗು (ಇ ಪ) 

ಮುಚ್ಚೋಟು ' ಮೂಚೋಟು ' ನೋ. 

ಮುಂಚ್ಚೋಡಿ ' ಮುಚ್ಚವಡಿ ' ನೋ- 

ಮುಚ್ಚೋಕೆ, ಮುತ್ತುಸಾರೆ (ನಾ). ಅಕ್ಕಿ ಮತ್ತು ಹೆಸರುಬೇಳಿಯ 
ಹಿಟ್ಟನ್ನು ಕಲೆಸಿ, ಮೂರುರಂಧ್ರವಿರುವ ಒರಳಿನಲ್ಲಿ ಚಕ್ಕುಲಿಯಂತೆ 
ಒತ್ತಿ ಕರಿಯುವ ಒಂದು ಬಗೆಯ ತಿಂಡಿ.-ತಿನಿಸು : ಪೂರಿ, ಬೆಟ್ಟಿ 
ಮುಚ್ಚೋರೆಗಳನ್ನು ತೆಂದು. . . ಕರೆದಳು (ಕಠತಂ- ೦೦೭); ಮುಚ್ನೋರೆ,, 
ಕೋಡುಬಳೆ, ಆಂಬೊಡೆ ಮುಂತಾಗಿ ತಿಂಡಿಗಳನ್ನು ಮಾಡಿಸುತ್ತ (ಣಂತ್ರ- 
1, ೦೧೨): ಮುತ್ತುಸಾರೆ : ಕರುಗಾದ ಮುತ್ತುಸಾರೆಯ ಚಕ್ಕುಲಿಗಳ 
ನರಸಿಯರ್ನೆರಿನೆರಿಕೆನುತ (ನತ. 6೯-೦೩೦) - 

[ನ ಮೂ ಆ ಸೋರ್ಕು] 

ಮುಜಗರ, ಮುಜುಗರ (ನಾ). ೧. ಸಂಕೋಚ ; ದಾಕ್ಷಿಣ್ಯ : ಆ 
ಮನುಷ್ಯ ನಿನೋ ಮುಜಗರಪಡುತ್ತಿದ್ದಂತೆ ಆವನ ಚರ್ಯೆಯಲ್ಲಿ ಕಂಡು 
ಬಂದಿತು (ಕಂಕಳು ೩): ಮುಜಗರ ಮಾಡದೆ ತಗೋ ಎಂದು ಚಿರುಕಂಡ 
ಒತ್ತಾಯಿಸಿದ್ದ (5ಸ್ಮ- 08೩), ೨. ಹಿಂಸೆ ; ಕಷ್ಟ; ಹೇಮಲತೆಯು 
ಅನಾರೋಗ್ಯದ ನಿಮಿತ್ತವಾಗಿ ಮುಜಗರೆಪಡುತ್ತಿದ್ದಳು. (ಏಿಣಶ. ೩0). 
೩. ಬಿಗಿ; ಹಿಡಿತ: ಈಗಲೀಗ ಮನೆಯಲ್ಲಿ ವಿಪರೀತ ಮುಜಗರ 
(38ಗೇ. 0, ಮುಜುಗರ : ೧ಿ. ಏನೋ ಒಂದು ರೀತಿಯ ಮುಜುಗರ 
ಮನಸ್ಸಿನಲ್ಲಿತ್ತು (ರೂರ. ೦೫), ೨. ಮತ್ತೆಲ್ಲದರ ಜೊತೆಗೆ 
ಶಕುಂತಲೆಗೆ . ಶಾರದೆಯನ್ನು ಶಾಮಣ್ಣ ತನ್ನ ಕಾರಿನಲ್ಲಿ ಕರೆದೊಯ್ಮುದು 
ತುಂಬ ಮುಜುಗರವಾಗಿತ್ತು (ಕರೇ. 000); ಚಿಕ್ಕಮ್ಮ ತನ್ನ ಮಗಳೊಡನೆ 
ಯಾವುದೋ ವಿಷಯ ಮಾತನಾಡುತ್ತ ಮನಸ್ಸಿನಲ್ಲಿ ಬಹಳ ಮಂಜುಗರ 
ಪಟ್ಟುಕೊಂಡು. . . ಹೇಳುತ್ತಿದ್ದುದು ಕೊಟಡಿಯಲ್ಲಿದ್ದೆ ಸರೋಜಲಿ? 
ಕೇಳಿಸಿತು (ಪುಶಾಗ. ೩೩3); ಗಿರಿಜ ತಮ್ಮನ್ನು ಕೊಂದು ರಕ್ತ ಕುಡಿದರೂ 
ಅವರಿಗೆ ಇನಿತೂ ಮುಜುಗರವಿರೆಿಲ್ಲ (ಕಠ್ಮಸೆ. ೨೦), ೩. ಹೊರಗೆ 
ಮೋಡಗಳು ಭಾರವಾಗಿ ತೂಗಾಡುತ್ತಿದ್ದಾಗ ಮನೆಯಲ್ಲಿ ಎಂತಹ ಮಂಜು 
ಗರವೊದೆಗುವುದೋ ಅಂತಹ ವಾತಾವರಣ ಕಲ್ಲಿತವಾಗಿದೆ (ಕಃ, 0: [?] 

ಮುಜರಾ "ಮುಜರೆ"ನೋ. 


ತ 
ಚ್ವರೆ, 


ಮುಜರಾಯ್‌ ೭೨೩ 
ಮುಜರಾಯ್‌ ' ಮುಜರಾಯಿ ` ಕೋಂ 
ಮುಜರಾಯಿ, ಮುಜರಾಯರ್‌ (ನಾ ಇ). ಸ, ಮಠ ಮೊದ 


ಲಾದುವುಗಳ ದಾನದತ್ತಿಗಳಿಗೆ ಸ: IS ದುಃ ಮುಜರಾಯಿ ಬಾಬಿನ 
ವಿಷಾರಣೆಗೋಸ್ಕರೆ ಅವಶ್ಯಕವಾದ ಲವಾಜಮೆಯು ಮೊಕರರಾಯಿತು 
(ಏಪಾಳಂ. 14, ೦೦೦); ಮೈಸೂರು ಶೀಮೆಯ ದರಜರಾಯು ಕಮಾಷನರವರ 
ಮುಜರಾಯಿ ಗುಮಾಸ್ತ 
ಸಾವಿರ ರೂಪಾಯಿ 
ಮಠದ ಆಸ್ತಿಯ 


ವರು ತಮ ಜೀವನದ 


ಕಚೇರಿ (ಗುರುರ- 60); ಅವರು ತಮ್ಮ ಜೀವ: 
ಗಿರಿ. . , ಎಲ್ಲಾ ಮುಗಿಸಿ 
ಸಂಪಾದನೆ ಮಾಡಿ (6550. ೪6). 


ಮುಜರಾರ್ಯ ; 


ನೆಲ್ಲಿ ಮುಜರಾಯ "ಇಲಾಖೆಗೆ ಬರೆದುಕೊಡಲಾಯಿತು. (649). 
[+ ಹಿಂ. ಮುಜರುಈ] 
ಮುಜರಾಯ್ಯಕ್ಷಿ (ನಾ). ಮುಜರಾಯಿ ಇಲಾಖೆಯ ಅಧಿಕಾರಿ; 


ಪಿರಿಯರಸನೊಡನಾಡಿಯಿದನೆಂದುರೆ ಮಹತ್ವದ ನನಗೆ ಕಲ್ಲಿ 
ದಕ್ಷತೆಯ ಮುಜರುದ್ಬುಕ್ತಿ ಪ 


ಕ್ಕೆ 


ಪರಿಕಿಸೆದೆ 


ಡವಿತತ್ತಿ (ಬಮಾಸು- 0-0-04) - 


[ಮಂಜರಾಯ್‌ (ಆ ಮುಜರಾಯಿ) .. ಬಕ್ತಿ) 
ಮುಜರೆ, ಮುಜರಾ. ಮುಜುರೆ (ನಾ) ೧. (ಗೌರವಪೂರ್ವಕವಾಗಿ) 
ಬಿಟ್ಟುಕೊಡುವುದು ; ಮಾಫಿ; ವಜಾ ; ದಿವಾನ್‌ ಪೂರ್ಣಯ್ಯನವರು 
ಅದುವರೆಗೆ ಸರ್ಕಾರಕ್ಕೆ ಬರಬೇಕ: ಸಿದ್ದ ಕಂದುಯ ಮಂಂತಾಡ ತೆರಿಗೆಯ 
ಬಾಕಿಯನ್ನೆಲ್ಲು ಮುಜರೆಯಾ ಯಾಗಿ ಬಿಟ್ಟುಕೊಡು ಜಮಾನು ಮತ್ತು 
ಸಾಯರು ಬಾಬುಗಳಲ್ಲಿ ಹಿಂದಿನ ಮಹಾಪ್ರಭುಗಳವರ ಕಾಲದಲ್ಲಿದ್ದೆಂತೆಯೇ 
ತೆರಿಗೆಯನ್ನು ವಾಖಲ್ಮಾಡಿದರು. (ಫುಖಾನೂ. 11; a9): . (ಗೌರವ ವ 
ದಿಂದ ಅರ್ಪಿಸುವ) ನಮಸ್ಕಾರ; ಹ ವಂದನೆ ; 
ಭಯಭರಿತಭಕ್ತಿಯೊಡನೆ ನೆಲತನಕ' ತಲೆಗಳಂ ಬಗ್ಗಿಸುತ ಪರಿನಿಜರೆಯಂ 


- - ನಿಲವಿಲ್ಲರೇ ಗೈದರ್‌ (ರಾಸಿ: ೨೪-೩೦) ; 
ಮಂಜರೆಯಂ ಮಾಡ: 


4 ಬಂದ ಜನರುಗಳು 
ದರು (ಮಾನ. 1. 4೬) ; ಎದ್ದು ನಿಂತು ಮಂಜರೆ: 
ಮಾಡಿ (ಮಂಜು. ೯); ಸಭಾಸದರೆಲ್ಲರೂ ಆತನಿಗೆ ನಜರು ಮುಜರೆಗಳನ್ನು 
ಒಪ್ಪಿಸಿದರು (೧4- ೬): ಮುಜರಾ: ೧. ಲೆಖ್ಬಮಾಡುವದರಲ್ಲಿ 
ರತರಿಸ ಅಂಶ ಬಂದಿದ್ದರೆ: ಅದರ ಬ ಬಗ್ಗೆ ಒಂದು ರತಲ ಹಿಡಿದು ಲೆಖ್ಬವನ್ನು 
ಮಾಡಿ ಮುಜರಾ. ಹಿಡಕೊಳ ಳ್ಳುವರು (ಮುಂತಿತ್ಠಾೂ ೨೦0). ೨. ಮುಜರಾ. 
ಮಸ್ಕುರ, ಸಲಾಮು” (ತಕ: ೩೨): ಮುಜುರೆ ; ೨, ಕಮತು 
ಮುಜಜುರೆಗಳನ್ನು ತೆಗೆದುಕೊಂಡಿಲ್ಲ (ಡಂ. ೦೨): 
[+ ಅರ. ಮರಾ, ಮುಜರಾ, ಮುಜಶ್ರ; ಹಿಂ; ಮುಜರಾ] 
ಮುಜಾರಿಯಾನ್‌ (ನಾ). ಸಾಗುವಳಿ ಮಾಡಿದ ಜಮೂನು. - ಭೂಮಿ: 
ಮೊಕದ್ದ ಮಾನೆ ಮುಜಾರಿಯಾನೆ ತಾಲುಕೆ ಕೊಪದ ಹೋಬಳಿ" ಸರಕಾರ 
೬ ಬರಸಿ ಕಳದಿಸ್ವ ನಿರುಪ (ಎಕ, ೪ 


ಇಹ. ೪೮-೨೨; 1612) - 


[.-ಅರ. ಮುರುುರಅ; ಪಾಠ. ವ: ಮುಜಾ | 
ರಿಯಾನ್‌ ಎ ವ್ಯವಸಾಯ ಹಾಡುವವನು] 


ಮುಜುಗರ * ವಜಜಗರ > ನೆ. 

ಮುಜುರೆ " ಮುಜರೆ 

ಮುಜ್ಜಗ 'ಮೂಜಗ' ಭೋ 

ಮುಜ್ಜು 'ಮುಸ್ಕು” ನೋ. 

ಮುಜ್ಜೋತಿ - (ನಾ). ಮೂರು ದೀಪಗಳು. 
ಛಾಟಿ ಕಮಲಗಳೊಳುಗಳೊಳಗೆ 


ನೋ. 


ಎಸ 


ಜ್ಯೋತಿಗಳು: 
ಮೊಸಳೆ ಮುತ್ತಿ ಮುಜಜ್ಜೋತಿ ಉರಿವುತಿದೆ 
(ಶಿನಗೀ- 6೪3). [ಲ್ಲ ಮೂರು _ ಜೋತಿ] 
ಮುಜ್ಚಟ (ನಾ)- ಮಲ್ಲಯುದ್ಧದ ಒಂದು ವರಸೆ; ಭೂರಪಮಂ ಭಟಂ 
ನಿಮಿರ್ದು ಕುತ್ತಿದೊಡುರ್ಚಿದ ಜಡಶಾಸನಂ ಚಾರಣದಾಸೆಯಿಂ ನುಸುಳ್ಳು 
ಮುಜ್ಜಟದೊಳ್ಳಗುಟ್ಟುಕ್ಕಿದಟ್ಟಿ ಸೈಪಾರಿಸೆ (ಅನತಿ. 00-೩೦)... [?) 


10 


ಜ್‌ 


30. 


40 


1) ಮುಟ್ಟಲ್‌ 
ಮುಟಗೆ ' ಮುಟ್ಟಿಗೆ ` ನೋ. 
ಬಟ್ಟ ` ಮುಟ್ಟೆ ' ನೋ. 


ಮುಟ್ಟಗುಪ್ಪೆ (ನಂ). ಒಂದು ಊರಿನ ಹೆಸರು: ಕಾರ್ತಿಕಟಡುಳ 
ಪಣ್ಣಮಿ ಬೃಹಸ್ಸ ತಿವಾರದಂದು ಮುಟ್ಟಗುಪ್ಪೆಯಂ ಮೆಹಾ ನಕ್ಕೆ ಕೊಟ್ಟು 


(esi, Ao. 9೭೪-೦೧೭ ; 091)- [ಮುಟ್ಟ 
ಮುಟ್ಟಯ: ಕತತ ವಂಟಟ್ಟಯ್ದು. ಗ ವಿಸು. 
» (ಕ್ರಿ). ೧. ಹತ್ತಿ! ಪಟು ಸಮಿಪಿಸು : 


ಅಂವೊಡೆಂದು ಮು! 
ಜೀಯ ಇವಳಿನ್ನಣುಗಿ, ಸಲ ಪೆಸರ್‌. 
ಮುಟ್ಛಿಯಿಸಿ ಬಂದುದು 


ಪ್ರದಾನ: 
(ಅಮ್ಮುತ. 6.೨. ಮುಟ್ಟಯ್ಸು : ೨. ಮೇಲೆ 
; ಮುತ್ತು: ಎರಗು : ಪೊಯ್ಸು ಫನಭೇರಿಯಂ ಭಾರಿಯಂಕಕ್ಕೆ 
ಮುಟ್ಟಿಯ್ಲೆಲಿ ಚತ:ರ್ಬಲಂ (200. ೪೬. ೩»). ೩. ತಾಕು; ತಟ್ಟು; 
ತಗುಲು: ಟ್ಟೈಸಿ] ಮಧ್ಯಂದಿನದ 
ಬಿಸಿಲೆ ಬೆಳ್ಚಿಂಗಳಂತಾಗೆ, . . ೧ 


ಳು 
ಬೀಳು 


: ಮನಮಂ ಮುುಟ್ಟಯ್ಸಿ [ಹಾಕಾ 


ನತಂದ್ರಂ ನಿ: ಸಗ 

ನಿಕಟಹಟದ್ರತ್ನಕೂಟಂಬೊಲ್ರಿರ್ನಂ (ಸಂರಾನೂ. 3-0೪). ಮುಟ್ಟವಿಸು: 
೧. ಉಚ್ಚಿ ಹೊಸ ಬೆಳುವಟ್ಟೆ ಹೊಮ್ಮಜಾ ಮುಂಟ್ಲವಿಸೆ ಹೊಂಬಣ್ಣ 
ವಾದುದು (ಟೊ. 8-೮-೩೦) ; ಬುಳೆಯಂ ಮಂಟ್ಟವಿಸಿ ನಡೆತರ್ಪ 
ಸಕ್ರಮ ನಿಕ್ರಮಂ ಮೆಟ್ಟಿ ಬಹ ಶಕುಲಮಂ . . ಬಣ್ಣಿಸಲ್ಲೆರೆವರ೬ರ್‌ 
ಶ್ರೀಕಾರ: 8-೨೬). ೨- ಗದೆಯಿಂ ಮುಟ್ಟವಿಪ ನೈರ: ರುತಿಯಿಂಿರನ: ಖಃ 
ಡಿಲಾಯಸಿಧದಿ (೪02೫: 33-03) ಮ. ಟಟ್ಟಿಸು: ೪. ಸ್ಪರ್ಶ ಮುದು: 
ಸ್ಪರ್ಶಿಸು : ಕಾಯ ಭಿನ್ನವ:ಯಿತ್ತೆಯು ಮುಟ್ಟಿಸುವರು ಲಿಂಗವೆ 


ಕ 


ಸೇರುವಂತೆ ಮಾಡು : ತಲುಪಿ; 


ವ ಗೆಲವಾಯ್ತು 


(ಅವತಂ. 0-೪0೨). 
ಬೆರಸಿದೆ ಸಾಕು ಹೆರಿಬಕಿ 


ಸು: ಬಟ್ಟು 
(ಕುಕ: ೧೨-೨೪) ; 
೨ (ಕಳಹು. ೬) ; ಈ ಚೀಟಿ ಅವರಿಗೆ 
ಹೇಮಂತ, 3೩0). ೬. ಕಚ್ಚು ; ಕಡಿ : ಲೋಹಿತಾಶ್ವ 
ತಾಹೆಡೆಯೊಳ ಫಣಿ ಮಸಿಟ್ಟಸಿರ್ದುದಂ ನೆನೆಯಿರೆ. 
(519. ೬). ೭, ವಿಡೆಮಾಡು ; ನೈವೇದ್ಯ ಮಾಡು: ಲಿಂಗವಿರಓತರು 
ಮಾಡಿದ ಬೋನವ ಲಿಂಗವ ಮುಟ್ಟಿ; ಸುವರೆ ಯಾಪುಕವ ಇಂಕೀಯೆರಡು 
ಸಂದಾಯಮಾಡು; 


ಪ್ರಕಾರವು ನರಕು (ರೀಕ್ಮಾರೋ, 69-೨೬). ಲಿ, 


ಸಲ್ಲಿಸಿ : : ಅವರ ಸಾಲ ಮುಟ್ಟಿಸು. (ರೂಂ). ಮುಟ್ಟೈಸು: ೨. 

ಮತಿಟ್ಟೈಸುವ [ಜಕಂ, ಪರಿಟ್ಟೆ ದವ, ಬೊಬ್ಬಉವುತ] ಸುರನನೆಚ್ಚನಾ 

ರುಮ ( ತೊರರಾ, ೬-೨೫-೨೩). [ಮುಟ್ಟಿ + ಇಸ್ಟು) 
ನ * ಮುಟ್ಟಯಿಸು ಸು? ಪೋ, 


“ಮುಟ್ಟವೆ, ಮಾಣಿಕ, 
ಮುಟ್ಟಲು $f 


ಪದದು ಪಲ್ಲಕ್ಕಿಯೊಳಟ್ಟು 
ನಮಿರುಜ 'ಗೌಷದೊಳೆಯ್ದುತಿರ್ದನು ( ರಂ. 


ನಪ ಕ 4 
ಟ್ಟಲ್‌ ಈ ೩ ಸೂತಕ jo ೬೦-೬೦: 
ಇದೆ ಲಗ್ನ ಮುಟ್ಟ ಲುಯ್ತೆಃ 


ಮದುವೆಯ. ಮಂಟಪಕಾ 


ನೆ ತನ್ನೆ ತಂಗಿಯ 


೪೦-೨). ವಿ. *ರಜಸಂ ಪುಷ್ಪಂ, ಆರ್ತನಂ Hs ೩ ಮುಟ್ಟಲು” 
(53803. ೧೦೭) ; *ಮುಯಟ್ಟವೆ ಮಾಣಿಕಜಿನುತುಂ ಮುಟ್ಟಲುಮೆನೆ ಸೂತಕಾ 


ಭಿಧಂನಂ” (1010- ೨೩೦). ಮುಟ್ಟಲ್ಲೆ : ೨. ' ಮುಟ್ಟಲೆಗಾಣ್‌ » 
ಪರಾ. ಮುಟ್ಟಳೆ : ೩. (?) : ತೊರವೆಯ ಪುರವರಾಧಿಪನಿನ 


ತನೂಜಾದಿಗಳ ಗದಣದಲಿ ಶಿರುಗಿದನ. 
ಯಾದುದಾ ದಿನದಿರುಳಂಬುುಖದಲಿ 
ಯಟ್ಸಿಳದ] . ಕ 


ನ ಪಾಳೆಯಕೆ ಲಂಕಾಪುರಕೆ ಮುತ್ತಿಗೆ. 

ಮುಟ್ಟಳೆಯ (೫೫, ಮಟ್ಟಳರ, 
ಲಿ (ಕೊರರಾ, ೩-೦6-೩೪). 

4 — ಆಲ್‌) 


ಮುಟ್ಟಲತಿ 


ಮುಟ್ಟಲತಿ (ನಾ). ಮುಟ್ಟಾದವಳು ; ರಜಸ್ವಲೆ ; ಬಾಣತಿ ಬಸುಟ್‌ 
ಮುಟ್ಟಲತಿಯಾದಲ್ಲಿ ಶೋಣಿತ ಶುಕ್ಲ ದುರ್ಮದವ ಕಾಣುತ ಹೊದಕುಳಿ 
ಗೊಳುತಿಹರದಲಲ್ಲಿ (65. ೬೫-೩೪ -[-. ಮುಟ್ಟಿಲ *- ತ್ರಿ (ಇತ್ತಿ) 

'ಮುಟ್ಟಲಮುರಕೆ 'ಮುಟ್ಟಿಲುಮುರಿಕೆ' ನೋ. 

ಮುಟ್ಟಲವ್ವಿಯೂರ್‌ (ನಾ). ಒಂದು ಊರಿನ ಹೆಸರು ; 
ಯೂರ್‌ರ್ನಾಮಗ್ರಾಮಂ (ನಟರ: ೦೩೬ 14-3೩5 150), 

[2+ ಊರ] 

ಮುಟ್ಟಲು *'ಮುಟ್ಟಿಲ್‌' ನೋ- 

ಮುಟ್ಟಲುಗಾಣ್‌ 'ಮುಟ್ಟಲ್ಲಾಣ್‌' ನೋ. 

ಮುಟ್ಟಲುಮುರಿಕೆ, ಮುಟ್ಟಲಮುರಕೆ, ಮುಟ್ಟಲುಮುರುಕ (ನಾ). 
ಮುಟ್ಟಿದರೆ ಮುರಂಟಿಕೊಳ್ಳುವ ಒಂದು ಬಗೆಯ ಸಸ್ಯ ; ಮುಟ್ಟಿ 
ದರೆ. ಮುನಿ : “ಮುಟ್ಟಿಲುಮುರಿಕೆ ಎಎ ಖಿದಿರಿ. ಗಂಡಕಾರಿ- ಗಂಡಕುಲಿ" 
(ಗೂಣಾಮ. $) . ಮುಟ್ಟಿಲಮುರಕೆ : ಮುಟ್ಟಲಮಂರಕೆ ಮುಂತಾದ 
ಕೆಲವು ವನಸ್ಪತಿಗಳು ಕೈಹಚ್ಚಿದ ಕೂಡಲೇ ಮುಚ್ಚಿಕೊಳ್ಳುತ್ತವೆ 
(ಮುಂಡು. 8-48), ಮುಟ್ಟಲುಮುರುಕ ; ಮುಟ್ಟಲುಮುರುಕದ ಸಸಿ 
ಯಂತಿದ್ದ ಇವನು ಒಂದುದೇಶದಿಂದ ಇನ್ನೊಂದುದೇಶಕ್ಕೊಯ್ಕುವದರ 
ಲ್ಲಿಯೇ ಕಮರಿಹೋಗಬಿಹುದೆಂಬ ಭೀತಿಯು ನೋಡುವದರಲ್ಲಿ ಹುಟ್ಟು 
ತ್ತಿತ್ತು (ಸಮಃ: ೩೬೪) ; ಪ್ರೀಶಿ-ಸಹಾನುಭೂತಿಗಳಿಲ್ಲದ ಜೀವ ಒಂದು 
ನುಚಿಕೆಗಿಡ ; ಮುಟ್ಟಲುಮುರುಕ (ನನ್ನಾ. 0೩). 

[ಮುಟ್ಟು 4 ಫೂಂರಿಕ್ಕೆ (-ಮಂರಿಗೈ)] 

ಮುಟ್ಟಲುಮುರುಕ 'ಮುಟ್ಟಿಲುಮುರಿಕೆ ನೋ. 

ಮುಟ್ಟಲೆ, `ಮುಟ್ಟಲ್‌' 'ನೋ. 

ಮುಟ್ಟಲೈೆ (ನಾ). ಮುಟ್ಟಾದವಳು : ಹೊರಗಡೆಯಾದವಳು ; 
ರಜಸ್ವಲೆ : ಮಟ ಶ್ಬಿಲಿಯಾಗಿ ಮಾಯದೆ ಸುಮ್ಮನಿರಬಹುದು ,ಸುಟ್ಬ 
ಭಸ್ಮವು ಪಣೆಯೊಳಿರಲು (೧೩ರ - ೨-10) ; ಮೆಚ್ಚಿ ಕರೆಗಸದೆ ಸೀಳ್ವರು 
ಮುಟ್ಟಲೆಯಂ :ಚಿರಸಿ ನಡೆದ ಮಹಪಾತಕಿಯಂ (ಬಡಿಕ್ಕಾ- 111» ಪ್ರತಕ್ಮರೂಶ). 

[ಮುಟ್ಟಲಿ 4+ ಎಎೃ) 
ಮುಟ್ಟಲೆಗಾಣ್‌ 'ಮುಟ್ಟಿಲ್ಲಾಣ್‌' ನೋ. 


ಮುಟ್ಟಲೆಗೊಳ್‌ (ಕ್ರಿ). ಮುಟ್ಟಾಗು ; ರಜಸ್ವಲೆಯಾಗು:: ರಕ್ತಸ್ರುತಿಂ 


--ಮುಟ್ಟಲೆಗೊಂಬುವಂ ಕುರಿತು. (ರಾಶಗೀ, ೨-0-1೩ 2). 
[ಮುಟ್ಟಲೈ (ಎಮುಟ್ಟಲ್‌) ಸೇ ಕೊಳ್‌] 


ಮುಟ್ಟಲ್ಲಾಣ್‌,ಮುಟ್ಟಿಲುಗಾಣ್‌. ಮುಟ್ಟಲೆಗಾಣ್‌ (ಕ್ರಿ )-ಮುಟ್ಟಾಗು:! 


ರಜಸ್ವಲೆಯಾಗು : ರಜಸ್ವಲಾಭಿಗಾವಿನಿಷ ಎಟ್ಟಲ್ಲಂಡಳಂ ಪೋಪಲು 
ಗಂಡಳಂ (8: ೨8-9೬). ಮುಟ್ಟಲುಗಾಣ್‌ : ಪುಟ್ಟದು 'ಜಗುಳ್ಳೊಡೆ 
ಕೈಗಂ ನೆಟ್ಟನೆ ಬಪ್ಪಂತೆ ಬಂದೊಡಾತನೆ ಮಿಷ್ಟಂ ಇಟ್ಟಿದಂ ನಸರಮಾದೊಡೆ 
ಮುಟ್ಟಿ ಟೃತಲುಗಂಡಂತೆ, ತೊಲಗುವಾತನೆ ಕಷ್ಟಂ (143: ೨೬೧). 
ಮುಟ್ಟಲೆಗಾಣ್‌ :/ “ಪುಷ್ಪವತಿ ಮಖಿಟ್ಟಲೆಗಂಡ ಸ್ತ್ರೀ” "(ನಾತ ೪); 
ಮುಟ್ಟಲೆಗಂಡ ಸ್ವೀಯಂತಿಟ್ಟುಮಿರಲ್ಕಿಲ್ಲ ನಾಲ್ಕುದಿವಸಂ (6ರ್ಮಾಮ್ಮ- 
0-0೩6) ; ಮಾಂಟ್ಟಲೆಗಂಡು ಮಕ್ಕಳನು ಹಡೆಯದರ್ದ ಹುಟ್ಟುಬಂಜೆ 
ಯರೆಂದೆನುತ . . . ನಗುತಿಹರು (ಗೋಜೇ: 0-02೪): 
[ಮುಟ್ಟಲ್ಲ ಎ. ಕಾಣ್‌] 
ಮುಟ್ಟವಿಸು "ಮುಟ್ಟಿಯಿಸು' ನೋ. 
ಮುಟ್ಟವೆ (ನಾ). ಮುಟ್ಟಾಗುವುದು ; ಹೊರಗಾಗುವುದು ; “ಮುಟ್ಟದೆ, 
ಮಾಣಿಕಂ, ಮುಟ್ಟಲ* - ಈ ೩ ಸೂತಕಂ'' (ತರಸಾ- ೭೦-೬೦೪); ಮುಟ್ಟವೆ. 
ಯನಳಿದ ಸತಿಯಂತೆ ರಂಜಿಸಬೇಕು (ಉಗ. 33-3). 
[4 ಮುಟ್ಟು 4 ಎವೆ) 


೭೨೩೩ 


28 


40 


48 


ಮುಟ್ಟಿ 


ಮುಟ್ಟವೆಗಾಣ್‌ (ಕ್ರಿ) ೫ ಮಟ್ಟಲ್ಲಾಣ್‌ : “ಅವೀಃ. ಉದಕ್ಕಾ- 
ರಜ್ವ! ಲು. ಅತ್ರೇಯಿಕಾ, ಪುಷ್ಪವತೀ - ಈ ೫ ಮುಟ್ಟವೆಗಂಡವಳ್‌- 
ಕನ್ಯಕಿಯಾಗಿ ಮುಟ್ಟವೆಗಂಡವಳ್‌ ಶಾಕಾಯೆಂಬುದು” (ಪರಾಯ: ೮0-೩೪): 

[ಮುಟ್ಟವೆ ೬ ಕಾಣ್‌] 

ಮುಟ್ಟಿಸ `ಮುಷ್ಕ್ಯ' ನೋ. 

ಮುಟ್ಟಸು 'ಮುಷ್ಟ್ಯ' ನೋ. 

ಮುಟ್ಟಹಾಳ " ಮುಟ್ಟಾಳ'' ನೋ. 

ಮುಟ್ಟಳೆ " ಮುಟ್ಟಲ್‌ ' ನೋ. 

ಮುಟ್ಟಾಟ (ನಾ). ಪರಸ್ಪೆರ ಸ್ಪರ್ಶಿಸುವುದು. - ಮಂಟ್ಟಾವುದು : 
ಕಟ್ಟಾಸೆ ಆರಮನೆಗೆ ಮೆಟ್ಟಾಸೆ ಕಾಲಿಂಗೆ ' ಪಟ್ಟಣದಾಸೆ ಹರದಂಗೆ 
ಹಾದರಕೆ ಮುಟ್ಟಾಟದಾಸೆ (ರ್ನ. ೦೭೭೯) ; ಅಡಕ - ನಗೆ ಕುಲುಕುಲಿಸಿ 
ಕಣ್ಣಮುಚ್ಚಣಿಕೆಯಲಿ ಮುಟ್ಟಾಟ ಹುಡುಕಾಟವಾಡುತಿಹುದು (ಗಾಗಾತ. 
೬೦-೦). [ಮುಟ್ಟು + ಆಟ] 

ಮುಟ್ಟಾಳ, “ಮಟ್ಟಿಹಾಳ, ಮುಟ್ಟುಹಾಳ; ಮುಟ್ಕಾಳೆ, ವಬಟ್ಗಾಳ, 
ಮುಠ್ಮಾಳ (ನಾ). ಮುಟ್ಟೆದುದನ್ನು ಹುಳುಮಾಡುವವನು, 
ಬುದ್ಧಿಗೇಡಿ ಎಂಬರ್ಥದಲ್ಲಿ ಬಳಸುವ ಒಂದು ಬೈಗುಳು : ಗುರುಗಳು 
ಇವರು ಮುಟ್ಟಾಳರೆಂದು ನಿಶ್ಚಯಿಸಿ ಹೊರಟನಿಹೋದರು 
(ತಗೆಗ- 0)- ಮುಟ್ಟಿಹಾಳ : ನಮ್ಮ ಆಧಿಕಾರಿಗಳೆಲ್ಲಾ ಮುಟ್ಟಕಾಳರು, 
ಅವರಿಗೆ ಉಪಾಯವಾಗಿ ಕೆಲಸ ಮಾಡುವುದಕ್ಕೆ ಬಾರದು (ಕೇರಿಕೂ. ೫೪). 
ಮುಟ್ಟುಹಾಳ : “ಪ್ರತಿಷ್ಠೆ ತೋರಿಸುವ ಕೀಳಧಿಕಾರಿ, ಮುಟ್ಟುಪಾಳ” 
(8೩016. 3018): ಮುಟ್ಕಾಳ : ಛತ್ರದ ಜನರು ಮುಟ್ಕಾಳರಾಗಿದ್ದಾರೆ 
(ಕುಕ್ಕರು ೩೭) 7 ಮೂರ್ಬ- ಮಂಕ - ಮಡೆಯ - ಮುಚ್ಕಾಳ 
(ಕತಾತ್ಮ. 3); ಮುಟ್ಕಾಳ, ತಿಳಿಗೇಡಿ, ದುರ್ವಿದಗ್ನ'! ಮುಚ್ಚು ಬಂಯಿ 
(ಣನತಿನೆ- ೭೩)  ಮುಟ್ಟಾಳ : ನೆಕ್ಲುದೋವ್‌ ವಿಧಿಯಿಲ್ಲದೆ "ಮುಟ್ಟಾಳ' 
ಎಂದು ಗೊಣಗಿದನು (ತತ: 380, ಮುಠ್ಕಾಳೆ : ನಮ್ಮ ವರ್ಗದಲ್ಲಿ 
ಈ ಮುಠ್ಕಾಳರನ್ನು 'ಬಿಟ್ಟರೆ ಇಂಥ ಹೇಸಿ ಕೆಲಸವನ್ನು ಮಾಡುವವರು 
ಇರುತ್ತಾರಂದರೂ ಯಾರು 9 (6ಗಕೋ. ₹0) ; ಏನು ಮುಠ್ಕಾಳನೊ 
ನೀನು ಹರಿ! (ತೆರಾ. ೫, 620) ನ ಲೋ ಮುಟ್ಟಾಳೆ, ಇದೇನೋ 


ಕಾಳಭೈರವನ ನೃತ್ಯ! (0೫. 3)- 
[ವೇ.8 ತಮಿ. ಮಂಟ್ಟಾಳ್‌ ; ಮಲ. ಮುಟ್ಟಾಳ್‌, ಮುಟ್ಟಾಳನ್‌ ; 
ತುಳು. ಮಂಟ್ಟಾಳ್‌], 
ಮುಟ್ಟಾಳು (ನಾ)- ಮುಟ್ಟಬಹುದಾದ (ಜಾತಿಗೆ ಸೇರಿದ) ಮನುಷ್ಯ. 
-ಆಳು ; ಅಸ್ಪೃಶ್ಯಜಾತಿಗೆ ಸೇರದವನು : ಪುಟ್ಟಣ್ಣ. ಸೇರೆಗಾರರು, 
ನಿಂಗ ಮೊದಲಾದ , ಮುಟಸ್ಸಾಳುಗಳು (ಮಂಟ ಕುದಾದ ಜಾತಿಯವರು 
ಎಂದರ್ಥ , - -) ಆ ಪದಾರ್ಥಗಳನ್ನೆಲ್ಲ ಹೇಳಿದಂತೆ ಎರಡು ಭಾಗವಾಗಿ 
ಬೇರೆ ಬೇರೆ ಮಾಡತೊಡಗಿದರು (೧ಕೂರು. ೩೪೦); ಅಯ್ಯಾ, ಮುಟ್ಟಿದ್ದಕ್ಕೆ 
ಬೇಸರವಾಯಿತೇ 2 ನಾನು ಗೌಡ, “ಮುಟ್ಟುಳು” (ಗುಳ. 600). 
[ಮುಟ್ಟು 4 ಆಳ್ಕು (ಇ ಆಳ್‌)] 
ಮುಟ್ಟಾಳೆ, (ನಾ)- (ಕರಾ) ಅಡಕೆಪಟ್ಟೆಯಿಂದ ಮಾಡಿದ ಟೋಪಿ ; 
ಪಟ್ಟೆಟೋಪಿ ; ವಾಸುದೇವಭಟ್ಟರು ತಲೆಗೆ ಮುಟ್ಟಾಳೆಯಿಟ್ಟು ಕೈಯಲ್ಲಿ 
ಕತ್ತಿ ಹಿಡಿದು ತೋಟಕ್ಕೆ ಹೊರಡಲನುವಾಗಿದ್ದರು (ಕ್ರಾಚಿಸು: ಒಂ) ; 
ಕಣ್ಣಿ ಮುಟ್ಟಾಳೆ ತಲೆಗಿಟ್ಟು ಬಳೆತೊಟ್ಟು ಹೊಂಗದಿರ ಕಳಕೆ ನಡೆತದ 


(ಶಾನಗೀ- 36). 


ಸ 
[5೧ ತುಳು, ಮುಟ್ಟ ತ್ಚಿಲೆ: ಮುಟ್ಟಳೆ] 

ಮುಟ್ಟಿ, (ನಾ). ಮುಚ್ಚಿದ ಅಂಗೈ ; ಮುಷ್ಟಿ: `"'ಮುಟ್ಟೆ - ಮುಬ್ಬ - 

ಬಲಿದ ಕೈಹಿಡಿ'' (ತರೋ &() ; ವೀರನಾದೊಡೆ ಕೈದು ಮುಟ್ಟಿಗಳ 

ಫಕೋರಪ್ರಹಾರಮಂ ತೋಟ್‌ಸಂ (ಕೈಮಿರಾ ೪-೩೩). [ವ ಸಂ. ಮುಚ್ಚಿ] 


ಮುಟ್ಟಿ 
ಕ್ಟ 


ಮುಟ್ಟಿ ' ಮುಟ್ಟಿಗೈೆ' ನೋ. 
ಮುಟ್ಟಿಗೆ, ಮುಟಗೆ. ಮುಟ್ಟಿ (ನಾ). ೧- ಇ ಮುಟ್ಟಿ: 


1 


ಗುಡಿಗೆ 
ಡಿಂಬು ಗಂಗೆ ಚಿಕ್ಕು ಮುಟ್ಟಿಗೆ ಹಸುರಂಬಲಿ ಮುಟ್ಟಿಗೆ ಹುರಿ: ಡಿ 
೬. ಈಡಾಡಿದ ಕೂಳಂಬಲಿಯನಾಯನ್ಹು ಕುಟುಕುವ ಹೇಸಿದೈವಂಗಳ 
ಬೆಡಿ ಬೇಡಿ ನಿರರ್ಥ ಕೆಡಬೇಡ (೨14, ೩8೬) ; ಷಕಾರಕ್ಕೆ 
ಮಂಸ್ಪಿಕಾ- ಮುಟ್ಟಿಗೆ (ಕಮರ, ೨63 ಶ್ರದ): ; ಗಟ್ಟಿಕಾಳುಗಳನ್ನೆ 
ಮುಟ್ಟಿಗೆಯಲ್ಲಿ ಹಿಡಿಯಬೇಕೆದೇಕೆ ಚಪಲ (ಕಂತು, ೨೬-ಬ). 
೨. ಯಾವುದಾದರೂ ವಸ್ತುವೊಂದನ್ನು ಚಿವುಟಿ ಹಿಡಿಯುವ 
ಇಕ್ಕುಳದಂತಹ ಒಂದು ಬಗೆಯ ಸಾಧನ : “ಮುಟ್ಟಿಗೆ (ಮುಟ್ಟಿ) - 
ಮುಂಸ್ಟಿಕಾ ಒಂದು ಉಪಕರಣ” (ತರ್ಮಕೋ, ೩೬0); ಏಬಿನೆಯ 
ನರಕದೊಳ್‌ ಮೂವತ್ತುಮೂಜುಸಾಗರೋಪಮಾಯುಷ್ಯಮನೊಡೆಯರ* 
ನಾರಕರಾಗಿ ಪುಟ್ಟಿ ಛೇದನಭೇದನಪೂರಣಚೂರಣಪೀಡನಬಂಧನಂಗಳೆವನಿಂ 
ಮುಟ್ಟಿಗೆಯೊಳಿಟ್ಟು ತೆಗಪುವುದ:€/. ಕೊಂತಂಗಳಿಂ 5 5ಟ್ಟಿಗಳಿಂದಂ 
ಕರುಳ್ಗಳಂ ಸೋರೆಕುತ್ತುವುದಂ , . * ಪೋಟ್ವಿದುಮೆಂದಿವ ಮೊದಲಾ 
ಗೊಡೆಯ ದು;ಖಂಗಳಂ . . . ಅನುಭವಿಸುವರ” (ನಶ್ಮೂರಾ,. ೯೬-೨೬) ; 
``ಮುಟ್ಟಿಗೆಯೊಳಿಟ್ಟು-ಕೊಡತಿಗಳಿಂದ ಹೊಡೆದು'' (ಪ್ಮಾಣ. ಕಳ). 
೩. ದಿಕ್ಕುಗಳಿಗೆ ಎಸೆದು ಚೆಲ್ಲುವ ಬಲಿ: ಜಗಕ್ಕಿದು ಮಂಗಳವೆಂದು 
ರೌದ್ರದೇವತೆ ಪಿಡಿದಿಕ್ಕುವಾಮಿಷದ ಮುಟ್ಟಿಗೆಯೆಂಬಿನೆಗಂ 'ಸಿಡಿಲ್ಬು 
ದಿಗ್ವಿತತಿಗೆ ಸೂಸೆ ಮಂನ್ನ: 
'ದೊಳೆತ್ತಿ ಬೀಸಿದುದದೊಂದು ಮಂದದ್ದಿ ನಿಷಾಹಿಯಂ (ಇಗೂ. 0೬-೬); 
ಧರೆಯೊಳ ನಿಪ ಕೀಚಕನ ಮುಜ್‌ದು ಮುಟ್ಟಿಗೆಯ 
ಮಾಢಿದೆಲ ಭಾಪುರೆ (ಕರರ ೩-೬೩-೨). ೪. (2): ಕಟ್ಟಿದರು. ರಕ್ಷಿಗಳ 
ವಜ್ರದ ಮುಟ್ಟಿಗೆಯ ತಾಯ್ದಿಗಳ ಮಣಿಗಳ ನೆಟ್ಟ ಕಾಲರಿದುಗೆಯ ಏಡೆಯ 
ದೊಳೆಸೆದ ಗಜಮೌಳಿ (8009: 46-0೬). ಮುಟಗೆ : ೫. ಒಂದು 
ಬಗೆಯ ಆಯುಧ (? ) 2 ತಿಂಪುಯ್ಯಸೆಟ ಮಾಡಿ ಧರ್ಮ ಭೇರಿ ಜೀಗಟಿ 
ಕಂಚು ಮುಟಗೆ ಮಾಡಿದು ಮುಗುವಿನ. ವೊಳಗೆ ತ್ರ ತ್ರಸೆಯಲಿ (ಸೌಂ. 
3-11, seo ; 1483): ಮುಟ್ಟೈ: ೨. *'ಮುಟ್ಟಿಗೆ (ಮುಟ್ಟಿ) 
ಎ ಮುಂಸ್ಪಿಕಾ ಇ ಒಂದು ಉಪಕರಣ'' (ತರ್ಮಕೋ- ೩೬): ೬. ನೆಲವನ್ನು 
ಕುಟ್ಟೆ ಸಮಮಾಡುವುದಕ್ಕಾಗಿ ಬಳಸುವ ಒಂದು ಬಗೆಯ ಮರದ 
ಸಾಧನ ; ದಮ್ಮಸಂ: `ಕೈಮುಟ್ಟಿ' ಪರಾ. 
[ಆ ಸಂ. ಮು್ಬಿಕ್ಕ/ತಮಿ. ಮುಟ್ಟಿಕ್ಕೆ ಎ ಸಣ್ಣ ಉಳಿ; ಮಲ. 
ಮುಟ್ಟಿ ಎ ಸಣ್ಣಉಳಿ] 
ಮುಟ್ಟಿಗೆ. ಮು ನ್ಸಾಗೆ (ನಾ). ೧. ಸೌದೆ; ಕಟ್ಟಿಗೆ ; ಅನಲಂಗೆ ಸಮಿಧ. 
ದರ್ಭೆಯ ತುಪ್ಪಕೊಡಗಳಂ ಚನ್ನಾಗಿ ಮುಟ್ಟಿಗೆಯ ಹೊರೆಗಳಂ ವಿಪುಳತರ 
ಯಾಗಕಂ ಕೂಡಿಸಿದರು (ಕುರಂಗ. ೬-೫). ೨. ಹೆಣವನ್ನು ಸುಡಲು 
ಒಟ್ಟಿದ ಸೌದೆಯ ರಾಶಿ ; ಚಿತೆ: ಮುಟ್ಟಿಗೆಯ ಮೇಲಿರ್ದ ಸುತನ 
ಹಿಂಗಾಲ್ವಿಡಿದು ಸೆಳೆದು ಬಿಸುಟಂ ಭೂಪನು (ಹತಕಾ. ೦೨-೩). ಮುಟ್ಟು ಗೆ: 
ಪಿ. ಮುಟ್ಟುಗೆಯ ಪೆಣನನೊರ್ವಂ ಜೆಟ್ಟೆಂಗಂ ನೆಗಪೆ (ಮುತತ. 1-೩೨), 
[7] 
ಮುಟ್ಟಗೆ, ಮುಷ್ಟಿಗೆ (ನಾ)- ಒಂದು ಬಗೆಯ ಸಸ್ಯ : ದೊಡ್ಡಪತ್ರೆ: 
ತೆಗೆಪ ಕುಡಿಯಿಸುಗೆ ಶಿವೆ ಕಳವಿಗೆ ಬಾಳು ಕಕ್ಕೆ ಮುಸ್ತೆ ಪರ್ಪಟಕಂ 


ಯಾದ ಪ್ರತಿಘ 


ಮುಟ್ಟೆಗೆಯೆಜಿದಿತುಮಂ ಪೈತ್ತಿಗಜ್ಞರಂ ಅಟುಗಖಂ 
(ರೋಕೋಶೆ... ೪-09): ಮುಷ್ಟಿಗೆ ; ಸಿರಿಕಂಡಂ ಮನುಷ್ಟಿಗೆ , . 


ಕೊತ್ತುಂಬರಿಯೆಂಬಿವನೆಂಟೊಂದಾಗಿರೆ. ಮಜಿಗಿಸಿ ಕುಡಿಯೆ ಪೈತಿಕಜ್ಜರ 
ಹರಣಂ (ಊಕೋಶ. ೯-0೭) ; ಮಧುಕಂ ಮುಸ್ಟಿ[ಣಣಂ. ದ್ವಿ 
ಸಕ್ಕರೆ ಮಧುಜೀವನಿ ಪದ್ಮಕಂಗಳು ತಳ್ತೈ (68೫. ೬-೩). 11) 


೭೨೩೪ 


10 


25 


20. 


46 


ಮುಟ್ಟು, 


ಮುಟ್ಟಲಿ (ನಾ). ಮುಟ್ಟಿದುದನ್ನು ಇಲ್ಲವಾಗಿ ಮಾಡುವವನು : 
ನಿಮ್ಮಂಥಾ ಮುಟ್ಟಿಲಿಗಳಿಂದಲೇ ನಮ್ಮ ದೇಶವು ಹಾಳಾಯಿತು. (ಮುಸುಗ- 
on). [ ಮುಟ್ಟು 4 -ಇಲ್ವಿ] 

ಮುಟ್ಟಿವಿಡಿ (ಕ್ರಿ). ಮುಷ್ಟಿಯನ್ನು ಭದ್ರವಾಗಿ ಮುಚ್ಚು. ಬಿಗಿ 
ಗೊಳಿಸು : ಮುಟ್ಟವಿಡಿದಂದು ಗುರ್ದುತೆ ಕಷ್ಟರ್‌ ಸಕಲಾಯುಧಂಗಳಿಂ 
ಬಂಧಿಸುತಂ ದುಷ್ಪಪೂಜೆಗಳನೆಸಗುತ್ತೆ ಶಿಪ್ಪತೆಯಂ ಬಿಟ್ಟು ಕೆಟ್ಟು ನುಡಿವರ್‌ 
ತಡೆವರ್‌ (ಜಂಸ್ಕ. ೪-0೫-36). [ಮುಟ್ಟಿ 4 ಹಿಡಿ (ವಿಡಿ) 

ಮುಟ್ಟಿಸು "ಮುಟ್ಕ ಸ್ಟಿಯಿಸು' ನೋ. 

ಮುಟ್ಟು (ಕ್ರಿ). ೧. ಸೋಕು; ಸ್ಪರ್ಶಿಸು; ತಾಕು: “ಮುಟ್ಟು 
ಸ್ಪರ್ಶನೇ, ಉಪಕರಣೇ ಚ” (ಕನುರಾ) ; ಉರಿ ಮುಟ್ಟಿದರಳೆಯಂತಂ 
ಬರಮುರಿದತ್ತಿ (ಕಂಕಣ ೧0-೩೬) ; ಕಟ್ಟುಗೆ ಕಟ್ಟದಿರ್ಕಿ ಕಡಲಂ 
ಶಪಿಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ . . . 
ಕವಿಗಳ್‌ ಕೃತಿಬಂಧದೊಳಲ್ವೆ ಕಟ್ಟಿವರ್‌ ಮುಟ್ಟಿದರ್‌ (ಊಳಾಕ- 0-00) ; 
ತೊಲಗು ತೊತ್ತಿನ ಮಗಳಿ ಮುಟ್ಟದಿರಿಳೆದು ವಿಬುಧರ ” (8460. 
೨-0೦-೦೩) ; ಮುಟ್ಟಿ ಭಾಷೆಯ ಕೊಟ್ಟು ಮೋಸವನೆ ಮಾಡುವರು 
(ಪ್ರಕಂರ- 0-6-9), ೨. ಸೇರು; ತಲುಪು: ಜಾಣನುಂತು ಮೆಚ್ಚಿದ 
ತೆಳದಾಸೆವಟ್ಟಲಸದೆತ್ತಿದವೋಲ್‌ ದೊರೆವೆತ್ತು ದೂಟ್‌ದಾಜ್‌ದ ದನಿ ಮುಟ್ಟೆ 
ಮೇನಕೆ ಸರಸ್ವತಿ ಬಾಯ್ಬೆಜಕಿದೆಂತೆ. ಪಾಡಿದಳ್‌ 
ಇಳೆಯಂ. 


(ಕಂಸಲಾ: ೩-೮6) ; 
ಸಾಸಿರಯೋಜನಂಬರೆಗಮಾನುರ್ಜಿರ್ದನಿರ್ದಂ ಮಹೀತಳಮಧ್ಯ 
ಸ್ವನೆನಂತುಮಲ್ಲದೆ ಯುಮಿಂದ್ರಾವಾಸಮಂ  ಪಖಟ್ಟಿದೆಂ (ಕುಮಾ, 
ಮೂದಲೆಗಳಿವು ಮುಟ್ಟುವಡೆ ಮುನಿಸಾದಡೊಳ್ಳಿತು. 
ನೇಮಿಕೆಯ ಪತ್ರವು ಬಂದು: ಮುಟ್ಟಿತು 
(ತೇಮಂತ- ೦೦). ಹ. ಹತ್ತಿರಬರು ; ಸಮಾಪಿಸು ; ಸಿಡಿಲ್ವೊ 
ಡೆದವೊಲಟ್ಟಿ, ಮುಟ್ಟಿ ಕಡಿದಿಕ್ಕಿದುದಾದೆದರಂ (ಶ್ಯಕರಾ. ೦೭೯) ; 
ನೆಗಟ್ಟುದೈಚ್ಛವಮೂರ್ತಿನೀಯ ಸತಿಯಂ ತದ್ಬಾ! ಧವಶ್ರೇಣಿ ಬಂದು ಗಡಂ 
ತಾಂ ಬಿಡೆದಟ್ಟೆ ಮುಟ್ಟಿ ಕವಿಯಲ್‌ (ಉರ್ಮಿ. ೦೨-೦೪). ೪. ಸೇವಿಸು ನ 
ಸ್ವೇಕರಿಸು : ತನಗೆಂದಿಟ್ಟ ಪಾಲನೀ ಶಿಶು ಮುಂದೆ ಮುಟ್ಟಿ ನೈದುಮ್ಮಾಳಿಸಿ 
(೩6೫. ೦-3); ಅವನು ಒಂದು ತುತ್ತು ಆಹಾರವನ್ನು ಮುಟ್ಟಲಿಲ್ಲ 
(೩೩೬ ೫). ೫. ದೇಹ ಸಂಬಂಧವನ್ನು ಹೊಂದು ; ಕೂಡು : 
ಮುನ್ನ ಮುಟ್ಟಿತ್ತೆ ಮುಟ್ಟಿತ್ತು ಇನ್ನು ಮುಟ್ಟಿದೆನಾದರೆ ನಿಮ್ಮ ರಾಣಿ 
ಮಾಸದಾಣೆ (0೫ರ: 6೭) ; ನೀಂ ಮುಟ್ಟಿದ ನಂದನೆಯಂ ಬಹುಮತಿಸುತ್ತೆ' 
ನಿನ್ನನೆ ಪಾಶ್ರೀಕರಿಸಿ ಬಿಟ್ಟ ಮುನಿಯೆ ವಿಮಾನ್ಶ್ಕಂ/ (ಕಾಕುಂತ- ೩೬-0೨೦). 
೬. ಸಲ್ಲು; ಸಂದಾಯವಾಗು ;: ಇದು ನನ್ನ ಪಾಲು, ನನಗೆ 
ಮುಟ್ಟಿತು (ಬುಂಂಖು. 8. ೪-00): "ಮುಟ್ಟುವಳಿ' ಪರಾ. ೭. 
ಅನುಭವಿಸು : ಪುಟ್ಟದ ಜಂತಿ ಮೆಟ್ಟದ ನೆಲಂ ನೆಆ' ಕೊಳ್ಳದ: ಕಾಲ 
ಮೊರ್ಮೆಯುಂ ಮುಟ್ಟದ" ಭಾವವಂದದ ಭವಂ ಪೆಅತಿಲ್ಲಿನೆ [CS 
60): ಆ. ಪಡೆ: ಹೊಂದು: ಕೊಟ್ಟಿದ್ದು ಮುನ್ನಿಲ್ಲ ಮುಟ್ಟಿ 
ದಲ್‌ವುಗಳಿಲ್ಲ ಕೆಟ್ಟ ವಿಷಯಗಳ ಬಿಡಲಿಲ್ಲ ಸ್ವರ್ಗದ ಬಟ್ಟಿ ಬೇಜ್‌ 
(ಸರಕ್ಕ - ೬). ೯: ಕಚ್ಚು ; ಕಡಿ: ಶಾಪದೆ ಪಾವು ಮುಟ್ಟಿದೊ? 
(ಎಕ 71, ೨೦-೦; 700): ಆಳುರದು ಕಿರ್ಚು ಮುಟ್ಟದ್ದು - ವಿಷಾಹಿ 
ಮಹಾಸತಿಯಿರ್ದ ಮಂಡಲಂ ಬೆಳೆವುದು (ಅ೫ತ. 0-೩೩)- ೧೦, ತಿನ್ನು ; 
ಮೇಯು ; ಆಡು ಮುಟ್ಟದ ಗಿಡುವಿಲ್ಲ (ರರ್ಟಾನ್ಸು. ೩-೪೨), 

ಮುಟ್ಟಿದರೆಮುನಿಎಮುಟ್ಟಿದ ತಕ್ಷಣ ಎಲೆಗಳನ್ನು ಮುದುಡಿ 
ಕೊಳ್ಳುವ ಒಂದು ಬಗೆಯ ಸಸ್ಯ : “ಅಂಬಾಲಿಕ ಮುಟ್ಟಿದರೆ ಮುನಿ” 
(ಣಃ. ೦-೯) ; ಮುಟ್ಟಿದರೆ ಮುನಿ.... ಲಜ್ಜಾಪತಿ (ಛಂ. 
81-004). ಮುಟ್ಟಿದರೆ ಮುರುಟಿಎ ಮುಟ್ಟಿದರೆ ಮುನಿ : ಮುಟ್ಟಿದರೆ 


೧-೬೩) ; 


(ಕುವ್ಮಾರ್ರೋ, ೦೫-೨೬) ; 


ಮುಟ್ಟು 
ಟಾ 


ಹಿಡಿಹಿಡಿಕೆಯನ್ನೂ 
ಅಂಡವಾತೆ ಮಾಣಲ್ಗಿಂ (ರಿಕ್ಕಿ, 69). 
[ದೇ.॥ ಮಲ. ತುಳು. ತೆಲು. ದಟ: ಕೋತ. ತೊದ. ಮುಟ್ಟ] 
ಮುಟ್ಟು (ನಾ). ೧- ಸೋಕುವುದು; ಸ್ವರ್ಶ : ಹಸುವಿಂಗೆ ಸಂಜ್ಞೆ ಎತ್ತಿಂಗೆ 
ಮುಟ್ಟ ಕಜುವಿಂಗೆ ಲಲ್ಲೆ (ಹರಣ: ಕ. ೬-0): ವಿ. ಹತ್ತಿರ: 
ಸಮಾಪ : 'ಮುಟ್ಟೂಳಿಗ' ಪರಾ. ೩. ಅಶುದ್ಧತೆ; ಮೈಲಿಗೆ: 
'ಮುಚ್ಚುಪಡು' ಪರಾ. ಭಿ: ಹೆಂಗಸಿನ *ದುುಟ್ಟುವೆ. 
ಯೆನೆ ಮಾಣಿಕವೆನೆ ಮುಟ್ಟಿನೆ ಪೊಲೆ ಸೂತಕಾಭಿಧಾನಂ” (48ಎ: ೫೦) ; 
ಮುಟ್ಟಿನ ಹೊಲೆಯೊಳಗೆ ಹುಟ್ಟಿಹನು' ಶಿವಯೋಗಿ 
ಮುಟ್ಟಿನ 
ಸಾಮಾನು ; ಉಪಕರಣ ; ಸಾಧನ: 


ಮುರ. ನಟಿಯನ್ನು ಆಂಬಿಲದಲ್ಲಿ ಆರೆದು ಪೊಸಲು 


(ಸರ್ವಜ್ಞ- 56೩) 5 
ದೋಷದಿಂದ ಮಗುವಿಗೆ ಈರಲಾಗಿದೆ (639) ೫. 
*ಪರಿಸರದೊಳುವಕರಣದೊಳ 


ಮುಚ್ಚು (ಕಮ: ಅಳ ; ತೊಟ್ಟನೆ ಕೊಳೆ ಚತುರಂಗದ ಮುಟ್ಟಂ 
ಕಿದೆಜ್‌ದವೊಲ್‌ ' (ಕಾಂತಿ. ೫-39) ;: ಕನ್ನದ ಮುಂಟ್ಟುಂಗಳಂ ತೆಂದೆಂ 


(ಶಂಕತಂ- 9. ೧೬೦-೦೬) ; ಸುತ್ತಿಗೆಯು ಕೈವಾರದ ಕಯಚ್ಚಿನ ಕೊಲ 
ಯಡಗಲ್ಲ ಆರನ ಮುಟ್ಟೊಟ್ಟಯಿಸಿರೆ. (ರಮಾಕ್ಕಿ* ೦೦೩-೨೧) ೬. 
ಮದ್ದಳೆಯ ಮರದ ಚೌಕಟ್ಟು: 0). ಪ ಚರ್ಮವಾದ್ಯವನ್ನು 
ಬಾರಿಸಲು ಬಳಸುವ ಕೋಲು : “ಆವುಜದ ಮುಟ್ಟಿನೊಳ್‌ ಲಾಳ 
ವಿಂಡಿಗೆಯೊಳಂ ಬಲ್ಲರಿಂದಗುಟಸಯಕ್ಕುಂ” -(ಸಂತೀವ. ೧೫) ; ಅಗ್ಗ ಬಂ 


ಲಾಳವಿಂಡಿಗೆ, ಆವುಜದ ಮುಟ್ಟು (ಕನುರ- ಪಂ- » ೮. ಅಡ್ಡಿ ; 
ಎಡರು : ಪ್ರತಿಬಂಧ: 'ಮುಟ್ಟುಗೋಳು': `ಮುಚ್ಚೆಡೆ' ಪರಾ. 


೯. ಕಕ್ಕಾಬಿಕ್ಕಿ ; ದಿಗೃ ಮ: (8)... ೧೦. ಉಪಯೋಗ; 
ಪ್ರಯೋಜನ : ಆಗಿರೀಂದ್ರ ಕಂದರದೊಳ್‌ ತಪಂಗೆಯ್ವ ತಪೋಧನರ 
ತಪಂಗಳೆಲ್ಲಮಾತನ ತಪೋಮಯುಶಿಖಿಗಳಿಂ ಬೆಂದು ಬೆಂದ ನುಲಿಯಂತೇ 
ತರ್ಕಂ ಮುಟ್ಟಲ್ಲದೆ ಮುಟ್ಟುಗಿಡೆ (ಕಂಕಣ: ೭-50 ವ): ಪರಮ ದಯೆ 
ಗೆಯ್‌ ನಿನ್ನೊಳ್‌ ತೊಟ್ಟೊಂದು ಭಕ್ತಿಯನಾದರಂಬೆರಸು ಪೆಜಿತೊಂದೇ 
ಮುಟ್ಟಾಮೊಲ್ಲೆಮಂತದನೆಂಬ ತತ್ಲುರಸಮುದಯಂ ಚೇತೋವಾಕ್ಕಾಯ 
ಶುದ್ಧಿಗಳೊಳ4 ತಮೋಹರನನೆಜಿಕೆದರ್‌ (ಕಾಂಕಿತು- 60-30), 'ಮುಟ್ಟು 
ಗೆಡು' ಪರಾ: ೧೧. ಸಮಾನ; ಸಾಟಿ: 
ಮನಸ್ವಿಯಂಸೂಂತಂ ಮಾನಸರನಾರುಮಂ ಮನಕೇನುಂ ಮುಟ್ಟಲ್ಲದಂತು 
ಬಗೆಪೆದು ದೋಷಂ (ಕನ0- ೩-೦೬೦) ; ಜಯವರ್ಮಂ ಕೊಚ್ಚಿ ಪೆನೆಂದಿರ್ದೊ 
ಡಾತನಚಿರಾಯುಷ್ಕಂ ಮಟ್ಟಿ ಟ್ಪ ಲ್ಲನೆಂದು ಮಾಣಿಸಿ (ತಂದ್ರಫ್ಯ- 

ಮುಟ್ಟಾಗು ಹೊರಗಡೆಯಾಗು ; ರಜಸ್ವಲೆಯಾಗು : 


ಮಾನಿಯುಂ . . . 


-00೨). 


ತವರು ಮನೆಗೆ ಬಂದುಬಿಟ್ಟದ್ದು ಇಮವೆ ಮೊದಲ ಸಾರೆಯಲ್ಲ 
(ಈೂಕುಂ- 3೬). ಮುಟ್ಟುತಟ್ಟು -ಮುಟ್ಟುಚಟ್ಟು ೧ : ಬ್ರಾಹ್ಮಣನ 
ಭಕ್ತಿ ಮುಟ್ಟುತಟ್ಟಿನಲ್ಲಿ ಹೊ:ಯಿತ್ತು (ಕುಡವೂ. ೦೩-೦೫): 
ಒಡೆದೆಯ ಒಡಲೆಲ್ಲ ಸವಿರೂಪು ನುಡಿಕಂಪು ಮು! 

ಭೂಭುವನ  (ಈುಕ್ತಕಂ- ೨-೦೪). ಮುಟ್ಟುನಿಲಬ್ಲು ಇ ಹೊರಗಡೆ 


ಯಾಗುವುದು ನಿಂತುಹೋಗು : ಅರೆತಲೆಬೇನೆ . . 
ಮುಟ್ಟು ನಿಂತ ಮೇಲೆ (ಮೆನೋಪಾಸ್‌) ಹೆಚ್ಚಾಗುತ್ತದೆ (ಕರಕೋ, 1: 
ಫಳಲ). ಮುಟ್ಟುನೀರು -ಹೊರಗಡೆಯಾದ ಕೂಡಲೆ ಅಥವಾ 
ಹೊರಗಡೆಯಾದ ಮೂರುದಿನಗಳ ನಂತರ ಮಾಡುವ ಸ್ನಾನ ; 
ಮುಲ್ಟುನೀರು. ಹಾಕಿಕೊಂಡು ಆಕೆ ಊರಿಗೆ ಹೊರಟಳು (60). 
ಮುಟ್ಟುಶುನೆ. - ಹೊರಗಡೆಯಾದ ಆಥವಾ ಹೆತ್ತ ಹೆಂಗಸು 


10 


20 


$5 


46 


ಇರತಕ್ಕ ಕೊಟಡಿ : (೪). 


[ಇಮುಟ್ಟ್ಯು,/ ತಮಿ, ತುಳು, ತೆಲು. ಮುಟ್ಟು, ತೊದ. ಮುಟ ] 
ಮುಟ್ಟುಂಗಾಜಿ (ನಾ). ಮದ್ದಲೆಯನ್ನು ಬಾರಿಸುವವನು ; ಲತೆಯ 
ಕೈದಳಿರ್ಗಳ್‌ ಬಡಗಾಳಿಯ ಸೋಂಕಿಂ ಪೊಸಪಲಸಿನ” ನಿಡುವಣ್ಣಂ ಪೊಡೆಯು 
ತ್ತಿರೆ ಚೈತ್ರವೆಸರ ಮುಟ್ಟುಂಗ: ಮುರಜಮಂ 


ನುಡಿಸುವ ತೆಅನಾಯ್ತು (ಆರುಣ. 
[ಮುಟ್ಟು 4 - ಕಾಜಿ / ತಮಿ, ಮುಟ್ಟುಕ್ಕಾರನ್‌ ] 
ಮುಟ್ಟುಕಟ್ಟು (ನಾ). ೧. ಮುಟ್ಟು ತಡವಾಗುವ ಒಂದು ಬಗೆಯ 
ರೋಗ. ೨. ಒಂದು ಬಗೆಯ ಮೂತ್ರರೋಗ : ಕೃಮಿಗೆ 
ವಿಳೆಗಚೂರ್ಣ ಜೇನುತುಪ್ಪದಲ್ಲಿ ಮುಟ್ಟುಕಟ್ಟಿಗೆ 
ಎಕ್ಕೆಹಾಲು ಬೂದಿ ಕಲಸಿ ಬಾಳೆಹಣ್ಣಿನಲ್ಲಿ . . . ಕೊಳ್ಳುವುದು 

(ಏಕ್ಕವಿ- ೨8); ಮುಟ್ಟುಕಟ್ಟಿಗೆ:- ಬೇವಿನ ಸೊಪ್ಪಿನ ಎಲೆಯ ರನ: ಬೆಳ್ಮುಳ್ಳಿ 

ಗೆಡ್ಡೆ ರಸ್ತ ಈ ಎರಡಕ್ಕೂ ಸರಿಯಾಗಿ ಎಣ್ಣೆಯನ್ನೂ ಶೂಡಿ . . 

ಕೊಡಲು ಹುಳು ಮೂತ್ರದಲ್ಲಿ ಬೀಳುವುದು (ಕಿಂ. 00೪). 

2+ ಕಟು) 
ಶ್ರ (ನಾ). ಹೊರಗಡೆಯಾಗುವುದಕ್ಕೆ ಮುಂಚೆ ಅಥವಾ 
ಬರುವ ನೋವು: (೪. 
[ ಮುಟ್ಟು + ಕುಟ್ಟು./ ತಮಿ. ಮುಟ್ಟುಕ್ಕುಟ್ಟು ] 
ಮುಟ್ಟುಗ (ನಾ). ಅಶುದ್ಧವಾಗಿರುವವನು (?): ನಗಧರನಗ್ರ, 
ವಲ್ಲಭೆಯೆ ನಾನೆಲೆ ಮುಟ್ಟುಗ ಮುಗ್ಧ ನಿನ್ನ ಮೈಲಗೆಯನದೇಕೆ ಪಿಂಡಿ 

[ದಪೆನಾಂ) (ಕುಜಾನೇ- 0-80)... [ಮುಟ್ಟು 4 - ಗ್ಯ] 
ಮುಟ್ಟುಗಿಡಿಸು. (ಕ್ರಿ). ಸಾಧಸವಿಲ್ಲದಂತೆ ಮಾಡು : ಅಸಹಾಯಕ 

ನನ್ನಾಗಿಸು : ಮೂಪತ್ತಿರ್ವರುಮೊಳ್ಳೆಂಡಿರ್ಕಳುಮಂ ಮೂವತ್ತೆರಬಿಕ್ಕೋಟಿ 

ಕಸವರಮುಮಂ ಕೊಳದ ಪುಲ್ಲ ದರ್ಕಂ ತೊಜಕಿವಂತನಿತುವುಂ ತೊಟ್‌ದು 
ಕರ್ಮಕ್ಷಯಾರ್ಥಂ  ತಪಂಖಟ್ಟಾತನನಿಳಿಸಿ ಪರಿಭವಿಸಿ ಮುಟ್ಟುಗಿಡಿಸಿ 
ಡಿಯಲ್ವೇಡ (ನಸ್ನಾಣ. ೪೬-೦೬). 

[ ಮುಚ್ಟುಗಿಡು ( ಆ ಮುಟ್ಟುಗೆಡು ) 4+ - 
ಮುಟ್ಟುಗಿಡು ` ಮುಟ್ಟುಗೆಡು ' ನೋ. 
ಮುಟ್ಟುಗೆ * ಮುಟ್ಟಿಗೆ ` ನೋ. 
ಮುಟ್ಟುಗೆಡು: ಮುಟ್ಟುಗಿಡು (ಕ್ರಿ). ೧. ಸಾಧನವನ್ನು ಕಳೆದುಕೊಳ್ಳು; 

ಅಸಹಾಯಕವಾಗು : ಕೂರದರ್‌ ನಿಲನನೊಟ್ಟಜೆಯಿಂ ಕೊಳೆ 


ಮಖಟ್ಟುಗೆಟ್ಟಿನ್ನುಮರಣ್ಯದೊಳ್‌ ನಮೆದಪಂ ಯಮನ್ಯದನಂ 


ಕೊಳ್ಳುವುದು. 


[ ಮುಟ್ಟು, 


ನು 


ತ್ಸು) 


ಎಟ್ಟು 
(ಕಂಕಣ. 
೭-೩೫) ಬೆಂಬಟಸಯನುಟಿಯದೆ ಮುಟ್ಟೆವಂದೀ 
೨. 
ಕಲ್ಲಂ ತಾಗಿದ ಮಿಂಟೆಯಂತೆ 
- - ಶ್ರೀದತ್ತಸಿಟ್ಟಿ ಪುಸಿಗೂರ್ಮೆಯಿಂದಿಂದ್ರದತ್ತಸೆಟ್ಟಿ 
ಜರಾಸಂಧಚಕ್ರವರ್ತಿ ಕೇ 
ಮುಳಿದುತನ ಮೇಲೆ ದೆಂ[ಡಂ] ಪೇಟ್ಕೊ[ಡಾ] ದಂಡು ಕಾದಿ ಪಡಲ್ವಟ್ಟು 
ಸೋಲ್ಟ್ತುಟ್‌ಯೆ ಮುಟ್ಟುಗೆಟ್ಟು ಬಾ ಸ್ವಿಟ್ಟೋಡಿದೊಡೆ (30ಸ0-8-26 ವ). 
: ಮುಟ್ಟುಗಿಡು ; ೨. ಆ ಗಿರೀಂದ್ರಕಂದರದೊಳ್‌ ತಪಂಗೆಯ್ವ ತಪೋಧನರ 
ತಪಂಗಳೆಲ್ಲಮಾತನ ತ ಖಿಗಳಿಂ ಬೆಂದು ಬೈದ ನುಲಿಯಂತೇ 
ಬಟ್ಟುಗಿಡೆ (ಶಂಶಥಾ. ೭-೬೦ ಐ). ೩. ಹೀಯಾಳಿಸು; 
ನಿನ್ನೆ ಪರಿಜ್ಞಾನದ ನೀಂ 


ದುರಾತ್ಮನಂ ವಿದಾರಿಸುವೆಂ (ಶಂರಾಿಮಾ, 0೦-೦೧೯ ವ)- 
ಎಲ್ಲವಂತಾಗು ; ನಿಷ್ಟಯೋಜಕವಾಗು: 
ಕ 


ಿಧಿಂತೆರದಂ (ರರ್ಮಾಮ್ಮ - ೧೦-೦೩೬): 


ಪೋಮುಯ 


ತರ್ಕೆಂ ಮುಟಿ ೮ 
ತರ್ಕಂ ಮುಟ್ಟಿಲ್ಲದೆ ವ. 


ತೆಜನನಅೌಯಲಾದುದು. 


ಮಿರೆಂದಾ ಭಟ್ಟನಂ ಮುಟ್ಟುಗಿಡೆ ನುದಿದುಂ (ತಂತತಂ- ೦೬-೪)- 


ಮುಟ್ಟುಗೋಲು "ಮುಟ್ಟು; 


ತ್ರ 


ಮುಟ್ಟುಗೋಳು. ಮುಟ್ಟುಗೋಲು (ನಾ)- 


ಮುಟ್ಟುಚಟ್ಟು 


ಕಾರಣಗಳಿಗಾಗಿ ಒಬ್ಬರಿಗೆ ಸೇರಿದ ಸ್ವತ್ತನ್ನು, ಸರ್ಕಾರ ಅಥವಾ! 
ನ್ಯಾಯಾಲಯ ಮುಂತಾದುವುಗಳ ' ಆದೇಶದಂತೆ ಸ್ಥಾಧೀನಕ್ಕೆ 
ತೆಗೆದುಕೊಳ್ಳುವುದು : ಈ ಮಹೀಪಾಲಕಂಗೀ ಮನೆಯನು ಮುಟ್ಟು 
ಗೋಳಿಂಗೀಡುಮಾಡಿ. ಮನೆಮಕ್ಕಳುಂ ಕೆಟ್ಟುಪೋಪುತೆ ಮಾಡಿದೆನಲಾ 
(4ರಳೌ. 00-೩0); ತೋಳುಡಿದಸುರಾಧಿಪನ ಗೇಹವ ಮುಟ್ಟುಗೋಳ 
ತನ್ನಯ ದ್ರವ್ಯಸಹಿತ ಬಾಳುವೆಗಿರಲೇಕಿನದು ವಂಚಿಸದೆ ಕೃಪಾಳುವಿಗಿತ್ತು 
ವಂದಿಸಿದ. (ರೋಜಕ. 10-38) ; ಇವನ ಸರ್ವೈಶ್ವರ್ಯವನ್ನು , ಮುಟ್ಟು 
ಗೋಳು ತೆಗೆದುಕೊಂಡು ಹೆಂಡಿರುವಕ್ಕಳೊಡನೆ ಬಂಧಿಸಿ ಸೆರೆಗೆ ತಳ್ಳೆಲಿ 
(ಉಟ: ೨೬). ಮುಟ್ಟುಗೋಲು ; ಸೇನಾವಿಧಿಯ ಮೇರೆಗೆ ಸಾದರಾದ 
ಯಾವುದಾದರೂ ದಂಡಾಜ್ಞೆ ಯನ್ನು. ವಿಧಿಸಿದ ಶಿಕ್ಷೆಯನ್ನು: ಆದೇಶಮಾಡಿದ 
ಮುಟ್ಬುಗೋಲನ್ನು ಅಥವಾ ಮಾಡಲಾದ ಇತರ ಕಲಸವನ್ನು ಮಾನ್ಯಗೊಳಿಸ 
ಬಹುದು (ಕರನ. ೨೦) ಪರಂಗಿಗಳು , . . ಇವೆಲ್ಲವನ್ನು ಇಲ್ಲಿ ಮುಟ್ಟು 
ಗೋಲು ಕೊಟ್ಟು ಹೋಗಬೇಕಾಗುತ್ತದೆ (0308. ೨೪). 
ಮುಟ್ಟುಗೋಲುಹಾಕು ೧. ಸ್ವಾಧೀನಪಡಿಸಿಕೊಳ್ಳು; 
ವಶಪಡಿಸಿಕೊಳ್ಳು: ಅಂಗಡಿಯಲ್ಲಿನ ಸಾಮಾನುಗಳನ್ನೆಲ್ಲ ಮುಟ್ಟುಗೋಲು 
ಹಾಕಿಕೊಂಡು ತನ್ನನ್ನು ಬಂಧಿಸಿ ಕೊಂಡೊಯ್ಯಲು ಶಿಳಿಸಿರುವನೊ ಏನೊ 
(105- 563). ೨. ಸಂಪೂರ್ಣವಾಗಿ ನಿಲ್ಲಿಸು, ಇಲ್ಲವಾಗಿಸು : 


ಆತನ ವಾರ್ಪಿಕದೇತನಕ್ಕೆ ಮುಟ್ಟುಗೋಲು ಹಾಕಲ್ಪಟ್ಟಿದೆ (ಟಂ: ೯೯). 


೩. ಅಡ್ಡಿಯುಂಟುಮಾಡು ; ಪ್ರತಿಬಂಧಿಸು,; ನಿಬಂಧನೆಯ 
ಕಮ್ಮುನಿಸಳ್ಳಿಪಕ್ಷಮೊಂದನ್ನು ಬಿಟ್ಟು ಎಲ್ಲ ರಾಜಕೀಯಪಕ್ಷಗಳಿಗೂ ಮುಟ್ಟು 
ಗೋರ ಹಾಕಿದೆ (೧1೫. ೬೦). 
[ಮುಟ್ಟು 4 ಕೋಳ್ಕು (೬ ಕೋಳ್‌)./ತೆಲು.ಮಖುಟ್ಟುಕೋಲು) 

ಮುಟ್ಟುಚಟ್ಟು. ಮುಟ್ಟುಚಟ್ಟು. ಮುಟ್ಟುಚೆಟ್ಟು (ನಾ). ೧. 
ಮುಟ್ಟು, ಸೂತಕ ಮುಂತಾದುವುಗಳ ಸಂಸರ್ಗದಿಂದ ಉಂಟಾಗುವ 
ಮೈಲಿಗೆ, _-ಹೊಲೆ ; ಮನೆಯಲ್ಲಿ ದೇವತಾಕಾರ್ಯಗಳು ನಡೆಯುವಾಗ 
ಮುಟ್ಟುಚಟ್ಟು ಆಗಬಾರದು (60). ಮುಟ್ಟುಚಿಟ್ಟು : ೧. ಮನೆಯಲ್ಲಿ 
ಏನೋ ಅನಾಚಾರ ನಡೆದು ಮುಟ್ಟುಚಟ್ಟು (ಮೈಲಿಗೆ) ಆಗಿಬಿಟ್ಟಿದೆ 
(ಕಾನೂರು. ೬೦೪); ಜಾತಿಕೆಟ್ಟು ನೀತಿಕೆಟ್ಟು ಕೇರಿಗೆಲ್ಲ ಮುಟ್ಟುಚಿಟ್ಟು ! 
(ಬರೆನು- ೯), ಮುಟ್ಟುಚೆಟ್ಟು : ೧. ಮಕ್ಕಳಿಗೆ ದಡಾರ ಎದ್ದಾಗ 

ನೆಯುಲ್ಲಿ ಮುಟ್ಟುಚೆಟ್ಟಾಗಬಾರದೆಂದು ಹಿರಿಯರು ಹೇಳುವುದುಂಟು 

(ಊಂ). ೨. ಅಶುದ್ಧತೆ; ಅಪಾವಿತ್ರ 8 ವಿದೆಗೆ ಮುಟ್ಟುಚೆಟ್ಟು 
ಎಲ್ಲಿಂದ ಬಂತು? (ಮುಖ್ಯ, ೧೦4): 
[ಮುಟ್ಟು + ಚಟ್ಟು, 

ಮುಟ್ಫುಚಿಟ್ಟು ' ಮುಟ್ಟುಚಟ್ಟು' ನೋ. 

ಮುಟ್ಟುಚೆಟ್ಟು ' ಮುಟ್ಟುಚಟ್ಟು " ನೋ. 

ಮುಟ್ಟುಡುಗು (ಕ್ರಿ). ಹೊರಗಡೆಯಾಗುವುದು ನಿಲ್ಲು ; ಮುಟ್ಟುನಿಲ್ಲು: 
ಮುಟ್ಟುಡುಗಿ ಮುತ್ತ ಮುದುಪಾಗಿಯುಂ ಮೂವತ್ತುಯರಿಸಿದೆಳಜವ್ವನೆ 
ಯಂತೆ ಗಳಪುವದು (ಕಂ. ೬-೨೩ ಇ).  [ಮುಟ್ಟ್ಯು ಉಡುಗ] 

ಮುಟ್ಟುಪಡ -" ಮುಟ್ಟುಪಡು? ನೋ. 

ಮುಟ್ಟುಪಡು. ಮುಟ್ಟುಪಡ (ನಾ): ಮುಟ್ಟಲು ಅಯೋಗ್ಯ 
ವಾದುದು: ಸ್ವೀಕಾರಾರ್ಹವಲ್ಲದುದು : ಅನಅದುದೆ ಕೊಕ್ಕರಿಕೆಗೆ 
ತಾನಜ್‌[ದು] ಸಾಲ್ದಿರ್ದುಮುಅಯವೇಲಟ್ವುಡೆ ಲೋಕು ಮಾತೆಗೆ 
ಮಂಟ್ಟುಪಡ[ಣಕಾಂ. ಡಾ]ದಂ (ದು ದೇನೊ ಪೆಜರ್‌ 'ಕಂಡಡಲ್ಲದಾಗದೆ 
'ಬಿಸುಡಲ್‌ (೧೫೦. ೪-೪) ;  ಮಂಟ್ಟುಪಡಾಯ್ತು ಜೊನ್ನದುಣಿಸುಂಬ 
ಚಕೋರಜಯಕ್ಕೆ ಬಂಧನಂ ಬಿಟ್ಟುಮು ಪದ್ಮಕೋಶವೊಳಕೊಂಬ ಮದಾಳಿಗೆ 
(ಸೂಕ್ತಿಕು. 4-3(), ಮುಟ್ಟುಪಡ : ಪಂದೋಲ್‌ ... ಅಸ್ತಿಯೆಂಬಿವೇಲುಂ 


೭೨೩೬ 


ಮುಡದಾರ 


ಕುಂದದೆ ಮುಟ್ಟುಪಡಮಕ್ಕುಮರ್ಹನ ಮತದಿಂ (ರಕರೀರಕ್ಮಿ; ೫-೦೬೩) ; 
ವಿಮಲಶುದ್ಧ ತಪಃಫಲಸೌಖ್ಯಯೋಗದೊಳ್‌ ತಲೆನವಿರಲ್ತೆ ಮುಟ್ಟುಪಡ 
ಮೆಂಬವೊಲೂರ್ಜಿತಪ್ಪಣ್ಕಸಂಚಯಂ (ಟನಂಕ್ಯ- ೪-೪). 

[ಮುಟ್ಟು _. ಎ ಪಡು] 


5 |ಮಂಟ್ಟುವಳಿ (ನಾ)- ಸಲ್ಲಬೇಕಾದ ಖರ್ಚು ; ಸಂದಾಯದ ವೆಚ್ಚ. - 


30 


38 


40 


ವ್ಯಯ ; ಮುಟ್ಟುವಳಿ ಸಾಲ ಬಡ್ಡಿ. , , ಎಲ್ಲಾವನ್ನೂ ಸಲ್ಲಿಸಿಕೊಳ್ಳು 
ತ್ತಾರೆ (84. ೦೫೬-೨೪೨) ; ದೊರೆಗಳವರು ಒಂದುವರ್ಷ ಆದ ಫಲವನ್ನು 
ರೇಖೆಮಾಡಿಸಿ, ರೈತರ ಮುಟ್ಟುವಳಿಯನ್ನು ವಿಸಾರಿಸಿ ನೋಡುವಲ್ಲಿ ಹುಟ್ಟು 
ವಳಿ ಮುಟ್ಟುವಳಿ ಸಮವಾಗಿದ್ದುದರಿಂದ , , , ಮುಂದೆ ಸಮವಾರ 
ಕೊಡುವಂತೆಯೂ ನಿಬಂಧನೆ ಮಾಡಿದರು 
“ಹುಟ್ಟುವಳಿ” ಪರಾ. 
[ಮುಟ್ಟು 4. - ವಳ್ಳಿ/ತುಳು, ಮುಟ್ಟುವಳಿ, ಮುಟ್ಟೊಳಿ] 

ಮುಟ್ಟುಹ (ನಾ). ಸೋಕುವಿಕೆ : ಮುಟ್ಟುವಿಕೆ : ವರ್ಮವಂ ಮುಟ್ಟುಹ 

ವಿದಚ್ಚರಿಯೆನುತ ಶಿಶುವಂ ನುತಿಸುತಿಂತೆಂದ (ಸದ್ಮುಕು, ೬-೦೭). 
[ಮುಟ್ಟು 4 ಹ್ಮ (ಇ ಎ ಪೃ] 

ಮುಟ್ಟುಹಾಳ 'ಮುಟ್ಟಾಳ ` ನೋ. 

ಮುಟ್ಟೂಳಿಗೆ (ನಾ). ಸಮಾಪದಲ್ಲಿ ಇದ್ದು ಮಾಡುವ ಸೇವೆ. 
ಪರಿಚರ್ಯೆ : ನಿಟ್ಟುಸಿರಿಂದೆ ಕೀರ್ತಿವ ಹೊನ್ನ ಸೆಳೆಗೆಯ್ಯಗಟ್ಟ ವರಗಳ 
ಸನ್ನೆಯಲಿ ಮುಟ್ಟೂಳಿಗದ ಬೋಳುಕರನೆಲ್ಲರ ಬೀಳಂಕೊಟ್ಟೊಳಪೊಕ್ಕ 
ನುತ್ಸವದಿ (ನೋತ. 30-೬3), [ಮುಟ್ಟು ೬೭ :೪ಗ (ಆಊಟಗ)] 

ಮುಟ್ಟೆ, ಮುಟ್ಟ (ಅ). ತನಕ : ವರೆಗೆ: ಹತ್ತುಕಯ್ಕೆಂ ಕಳದೊರೊಡೆ 
ಯರ ಮನೆ ಮುಟ್ಟೆ ಮನೆಯ ನಿವೇಶನದಗಲ ಕೆಯ" ೫೪ ತೆಜ್ಮಣ 
ಮೆಯ್ಯ ನೀಳಂ (ಎ೩. ೩೫1. 9-೬6; 3112) ; ಬಡಗ ಮುನ್ನಾಗಿ 
ಹೋದ ಹುದುಗೆಅಕಿಯೊಳಗು ಮುಟ್ಟಿ ಗದ್ದೆಯದಕ್ಕೆ ತೆಜಿಯೊನ್ನು ಹಣವ 
ನಿಕ್ಕುವರ್‌ (೧೪. ೪, ಶಾಸನ. 3೩-೬0; 1170) ; ಮುಟ್ಟೆ ಎಂಬುದುಂ 
ಸೀಮಾರ್ಥಮಂ ಪೇಟ್ಗುಂ (55ರ. ೨9 ವೃತ್ತಿ. ಮುಟ್ಟ : ಉದಯದೊಳು 
ಕಾದ ಹಾಲಂ ಸಂಜೆಮುಟ್ಟ ಕೆಂಡದೊಳಿರಿಸಿ . , . ಹೆಪ್ಪನಿಡೆ' ಮೊಸರು 
ಕಡುಗೆಂಪಹುದು (ಸೂಕಣ, ೨-೭) ; ವೈಶಾಖಶುದ್ಧದ್ವಾದಶಿ ಮುಟ್ಟ 
ತಾಳಬೇಕೈಸೆನ್ನ ಮಾತ ಮನ್ನಿಪೊಡೆ (64೭3: 3೬-೬೪). 

[5 ಮುಟ್ಟು. / ತಮಿ. ಮುಟ್ಟ; ಮುಜ್ಜ ಷಾ ಸಂಪೂರ್ಣಮಾಗಿ ; 

ತುಳು, ಮುಟ್ಟ] 

ಮುಟ್ಟೆಡೆ (ನಾ): ಕಷ್ಟದ ಸಂದರ್ಭ ; ಆತಂಕದ ಪರಿಸ್ಥಿತಿ : ಪಟ್ಟಣ 
ಖಳವಶವಾಗೆ ಕರ್ಣಾಟಕ ಕೆಟ್ಟು ನಮ್ಮಯ ರಾಜ್ಯಸಿರಿಗೆ ಮುಟ್ಟಿ (ಟೈೆಸ್ಟಿಡೆ 
ಯಾಗುವಂದವ ನಿಲಿಸಿದನು. (ಕಳು. ೦-೩) ; ಆಟ್ಟುಂಬ ಉಲದಲ್ಲಿ 
ಕೊಟ್ಟುಂಬುದೊಬ್ಬರಿಗೆ ಕೊಟ್ಟುಂಬುದಆ್‌ಯದಧಮಂಗೆ ಹಲತ್ತಿಟದ 
ಮುಟ್ಟೆಡೆಗಳಕ್ಕು (4ರ: ೬60)- [ಮುಟ್ಟು 4 ಎಡೆ) 

ಮುಟ್ಟೈಸು " ಮುಟ್ಟಿಯಿಸು ' ನೋ. 

ಮುಟ್ಮಾಳೆ. " ಮುಟ್ಟಾಳ ' ನೋ. 

ಮುಟ್ಟಾಳ 'ಮುಟ್ಟಾಳ ' ನೋ. 

ಮುಠಾರಿ (ನಾ). ಕೈಗೆ ಧರಿಸುವ ಒಂದು ಬಗೆಯ ಅಭರಣ : 
ಮುಂಗೈಯ ಮುರಾರಿ ಮೂರೇಣ ಕಡಗಾವ ಒಂಟಿ ನಾಗರಸುತ್ತ ಸರಪೇಟ 
(ಲೋಕಂ ೨೦೦). { ?./ಮರಾ. ಮಠಾರಎ ಒಂದು ಬಗೆಯ ಆಯುಧ] 

ಮುಠ್ಕಾಳ ' ಮುಟ್ಟಾಳ ' ನೋ. 

ಮುಡಕಲು ' ಮುಡುಕಲು ` ನೋ. 


(ಮಹಾರಂ. 2, 069) 


ಆ ಮುಡದಾರ (ನಾ)- (ಉಕ) ಬುದ್ಧಿವಾದವನ್ನು ಕೇಳದವನು; ಮೂಢ : 


ಇಷ್ಟು ದಿವಸ ನಿನಗೆ ಹೇಳುವವರು. ಕೇಳುವವರು ಯಾರೂ ಇದ್ದಿಲ್ಲ... 


ಡದಾರಶಿಂಗಿ 


ಅದಕ್ಕ ಈ ಮುಡದಾರ ಮುದುಕನ್ನ ತಂದೀರೇನು 2 (ರಾಂಡಾಯ. 39); 
ಇಂಥಾ ನಮ್ಮ ಗೌಡರ ಉಪಕಾರ ತೀರಸದ ಮುಡದಾರ ಅನಿಸಿಗೋಳೋ 
ಜಾತಿ ನಮ್ಮದು ಅಲ್ಲ ತಗೀರಿ! (ಗ್ರಾರೂಹ. ೩3): 
[+ ಪಾರೆ, ಮುರ್ದಾರ್‌ ; ಮರಾ. ಮುಡದಬ್‌] 

ಮುಡದಾರಶಿಂಗಿ. " ಮುರದಾರಸಿಂಗಿ ' ನೋ. 

ಮುಡದಾರಸಿಂಗ ' ಮುರದಾರಸಿಂಗಿ' ನೋ- 

ಮುಡದಾರಸಿಂಗಿ " ಮುರದುರಸಿಂಗಿ ' ನೋ. 

ಮುಡಪು ` ಮುಡಿಪ್ಕು” ನೋ. 

ಮುಡಬ.: ' ಮುಡುಬ " ನೋ. 

ಮುಡಾವು (ನು). ಒಂದು ಬಗೆಯ ಮಾನು: ನಿಮಗೆ ಬೇಕಂದ 
ಹೊಳೆಯ ಮಾನು, ಮಂಡಾವುಃ ಆಬ್ರೋನಿ: ಕೂಸೆ, ಕಲ್ಲೂರು, ಕೊಂತಿ 
ಯಾವುದೂ ಇಲ್ಲ (ಸೊಸ: ೫). [-ತುಳು- ಮುಡುವು] 

ಮಡ್ಡಿ (ಕ್ರಿ). ೧. (ಹೂ ಮುಂತಾದುವನ್ನು ತಲೆಯಲ್ಲಿ) ಧರಿಸು ; 
ತಾಳು ; ಸೂಡು : ಪಟ್ಟಿಗೆಯನುಟ್ಟು ಮೆಯ್ಯಂ ಪೂಸಿ. ಪೂನಂ 
ಮುಡಿದು . . . ಮೆಜ್‌ಯುತ್ತಂ (ನತ್ನಾರಾ- ೦೫೩-೦); ಕಟ್ಟಿ ಯುಮೇನೊ 
ಮಾಲೆಗುಜನ  ಪೊಸಬಾಸಿಗಂ ಮುಡಿದ ಭೋಗಿಗಳಿಲ್ಲದೆ ಬಾಡಿ ಪೋಗದೇ 
(8ಿನ: ಫು ೦-೪೫); ಕರುಳ ದಂಡೆಯನೈದೆ ಸಿರಿಮುಡಿಗೆ ಅಂದದಿಂದಲೆ 
ಮುಡಿದು (ಕುಶ್ಮಾಸ: ಓ0ಇ- ೦೬೪೫): ವಿ. (ತಲೆಗೂದಲನ್ನು) ಗಂಟು 


ಹಾಕು : ಮುಡಿಯಂ ಪಿಡಿದೆಲಿಸದವನಂ ಮಡಿಯಿಸಿ ಮತ್ತವನ ಕರುಳ 
ಪಿಣಿಲಿಂದೆನ್ನಂ ಮುಡಿಯಿ ಸುವಿನೆಗಂ ಮುಡಿಯಂ ಮುಡಿಯೆಂ೦ ಗಡ (ಶಂಶಣ. 
ನಿರುಳಂತೆ ಮರುಳೆ ತಲೆಯಂ ಪರಪಿರದೆ ಮನೋನುರಾಗದಿಂ 


೬-0); 
ಮುಡಿ ಮುಡಿಯಂ (ಛರೋಕ್ಸು. ೩-9೨೬): ೩- ಮುಗಿ; ತೀರು ; ಕೊನೆ 
ಗೊಳ್ಳು : ಆದೊಡೆ ಬಲ್ಲತೆ ಕಣಾ! ಒಂದೆರಟಿಸ್ತಿವಸಕ್ಕೆ ಮುಡಿಯದು. 
(ಕಾಖಾತ್ಮ.ಸ-೦0)- ೪. ನಿವಾರಣೆಯಾಗಂ; ಪರಿಹಾರವಾಗು: ಈವುಪಚಾರ 
ದಿನಾತನ ಪಸಿವುಂ ಬಲಲೈಯುನಂ ಮುಡಿಯ. ( ಉಾನುಕ್ಕೆ. ೦-೦೨). 
೫. ಇಲ್ಲವಾಗು; ನಾಶವಾಗು; ಅಂತು ತನ್ನ ಪಗೆಯುಂ ಬಗೆಯು 
ಮೊಡನೊಡನೆ ಮುದಿಯೆ (ಕಂಕಳಾ, ೦೨-೦೩೩ ವ); ಕೆಡುವಂತಿದ್ದಿತೇ 
ಕೌರವನ ರಾಜ್ಯ ಮುಡಿವಂತಿದ್ದಿತೇ ರಾವಣನ ಬಲ್ಲಾಳಿಕೆ (ಸಮಾನ: 0-0೩) - 
೬. ಸಾಯು ; ಗತಿಸು : ` ವಂಡಿಪ್ಪು ' ಪರಾ. ೭. ಸಾಧ್ಯವಾಗು ; 
ಶಕ್ಕವಾಗು : "ಕೈ ಯಾತಕ್ಕೂ ಮಂದಿಯ" ಏಂದು ಬಿತಾಳರು ಎಣ್ಣೆ 
ಸವರಿಕೊಂಡು ಉಜ್ಜು. ತ್ತಿದ್ದಾರೆ (ಮರವ. 3೬) - 
[ದೇ.॥ ತಮಿ. ಮಲಿ, ಮುಟ್ಟಿ ತುಳು. ಮುಡಿ ತೆಲು. ಮೂಡು] 
ಮುಡಿ (ನು). ೧- ತಲೆಯ ಕೂದಲು; ತಲೆಗೂದಲು: 
ಸಂವರಿಸಬಲೆ ಸೀರೆಯನುಡು ನವಾಂಬರವಿದೆ (ಕುಣ: ೩-00). 
“ ಒಳ್ಳುಡಿ” ಪರಾ. ೨: ಕಟ್ಟು; ಗಂಟು: ಅವರ ಕೈಕುಲುಗಳನ್ನು 
ಮುಡಿ ಹಾಕಿ ಬಿಗಿದರು (ತಂಕಕ್ಕ - ೪೩೪). ೩. ಕಟ್ಟೆದ ತಲೆಗೂದಲು; 
ತುರುಬು : ಮಂಡಿ ಮಕರಧ್ವಜಂಬೊಲೆಬಲುತ್ತಿರೆ (ಕಂತರಾ. ೪-9) ; 
ಸುರರಮಣಿಯರ ಮುಡಿಗೆ ಮಲ್ಲಿಗೆಯರಲುಗಳವೊಲು . . . ರಂಜಿಸಿತು 
ಬರುತಿದೆ ಸಡಲಿಸಿ ಮಡದಿಯರುಡಿಯನು ಮುಡಿ 
* ಮುಡಿಯಿಕ್ಕು ' 


(ಹಾಳ್ಮರಾ- a): 
ಯನು ತೆಕಣಗುಳಿಯು (ಕಂಫ್ರ ೨6-೫): 
ಪರಾ. ೪. ತಲೆ; ಶಿರಸ್ಸು : ವರ ಜಂಗಮಕೆ ಮಾನಕಂಜನಣುಗೆಯ 
'ಮುಡಿಯನರಿದಿತ್ತು (598: ೩8-೪೧) : ನಿನ್ನಡಿಯಾಣತಿಯನೆನ್ನ ಮುಡಿ 
ಯೊಳಾಂತೆನು (ಕ62- ೧-೪೪) ; ಅವಳು ಅಡಿಯಿಂದ ಮುಡಿಯವರೆಗೂ 
ನಡುಗಿಬಿಟ್ಟಿಳೆ: (೫೫೮- «೯೪)- ಹ. ಕಿರೀಟ ; ಮಕುಟ : ಆ ಕುರು 
ಜಾಂಗಲವಿಷಯ ಮಹೀಕಾಂತೆಗೆ ಪೊಸ ಸಮೆದ ಮುತ್ತಿನ ಮುಡಿ 
ಧಾತ್ರೀಕರ್ಣಪೂರಮವನಿಸ್ತೀಕೆದ ಲೀಲಾಂಬುಜಂ ರಿತ್ರೀತಿಳಕಂ (ಕಾಫು. 


10 


pO 


46 


ಓಕ 


2 ಕೃಪೆಯ ಮೂರ್ತಿಯೇನು? 
೬. ೫-೯). ೭. ತುದಿ; ಶಿಖಿ ಮೂಡುವೆಟ್ಟಿನ ಮುಡಿಯ 
ತಪನೀಯವಮಣಿಯಂತೆ ತಳತಳಿಸುತಿರ್ದುದಯ ತಪನಬಿಂಬದಿ ಮೂಡಿ 
(3ತ್ರಾಂಗ- ೬-669). ೭. ಸುಮಾರು ನಲವತ್ತೆರಡು ಸೇರು ಧಾನ್ಯದ 
ಅಳತೆಯ ಪ್ರಮಾಣ: ಹಾನೆ ೪೦ಕ ಮುಡಿ ೧೮ೂ ಮುಡಿ ೯ 
ವಂಬತ್ತು ಮುಡಿ ಅಕ್ಕಿಯನು . . 
2673) ; 0೪ 
(ಕಥಾಗೆ. ೨೪೦) ; 
ಒಂದು ಮುರ 


. ಕೊಟ್ಟು (ಮಳ: ೦೩, ೫9-40 ; 
ಕುಡವಕ್ಕೆ ೧ ಮುಡಿ, ೨೦ ಮುಡಿಗೆ ೧ ಏಂಡಗ 
ಒಂದು ಮುಡಿಯಲ್ಲಿ ಒಂದು "ಮಂರ” ಅಕ್ಕಿ ಇರುತ್ತದೆ. 
ಎಂದರೆ ಎಂಬತ್ತು ತೊಲ ತೂಕದ ೪೨ ಸೇರು ಅಕ್ಕಿ 
(ಪ್ರಣ. 1, ೨೬). ೮. ಸುಮಾರು ನಲವತ್ತೆರಡು ಸೇರಿನ 
ಅಳತೆಯ ಧಾನ್ಯವನ್ನು ತುಂಬಿ ಕಟ್ಟುವ ಹುಲ್ಲಿನ ಚೀಲ : ಬೀಜಕ್ಕೆ 
ಇಡತಕ್ಕೆ ಬತ್ತವನ್ನು ೭ ಬಿನ ಒಣಗಿಸುವರು. ಇಷ್ಟಾದ ಮೇಲೆ 
ಮುಡಿಗಳನ್ನು ಕಟ್ಟಿ ಬುನೆಗೆ ತರುವರು (ಮುಂರಿಯಿ. 8-೨೦೨). ೯. 
ಮೂಟೆ ; ಹೇರು; ಹೊರೆ: ಆಣಿಮಂತ್ತಿನ ಜಾಳಿಗೆಯೇಂ! ಕತ್ತುರಿಯ 
ಪೊಟ್‌ಯೇಂ! ಕಪ್ಪುರದ ಮುಡಿಯೇಂ ! (ಉಾತತಿಕ್ಕ- ೦೬೫-೦೭). ೧೦. 
ಕೊನೆ ; ಮುಕ್ತಾಯ: "ಮುಡಿಗೊಳ್‌'. "ಮುಡಿವು' ಪರಾ. ೧೧- 
ಬೆಳ್ಳಿ ಅಥವಾ ಹಿತ್ತಾಳೆಯಿಂದ ಮಾಡಿದ ಬಳೆಯಾಕಾರದ ಟೊಳ್ಳು 
ಭಾಗದ ಒಳಗೆ ನಿರ್ದಿಷ್ಟವಾದ ಕೆಲವು ಸಸ ಮೂಲಿಕೆಗಳನ್ನು ತುಂಬಿ 
ತೋಳಿಗೆ ಕಟ್ಟಿಕೊಳ್ಳುವ ಒಂದು ಬಗೆಯ ರಕ್ಷಾ ಸಾಧನ : ತಡೆ 
ಕಟ್ಟುವವನ ಮುಂದೆ ಮುಡಿಯೇನು ? (ಗಾರ), " ಮುಡಿಬಳೆ ” ಪರಾ. 
೧೨. (ಆಲಂ) ಒಗಟು ; ಹದಿರು ; ಪ್ರಮಾಲೆ ನಿಮಗೆ ಒಡಹುಟ್ಟಿ 
ದವಳಾದಳಿನ್ನೇನೆನಲ್ಕವಳ ಮುಡಿಯ ಮಾತು ಕೇಳ್ದು ಮೊಳೆವ ನಸುನಗೆಯ 
ಬೆಳ್ಟಿಡಿಯೆ (ಕೈಬಳಾ. ೩೩-09). ೧೩. [ಛಂದ] ಚರಣದ ಕೊನೆಗೆ 
ನಿಂತು ಮುಕ್ತಾಯವನ್ನು ತರುವ ಅಕ್ಷರ :. ಚರಣದ ಕೊನೆಗೆ ನಿಂತು 
ಅದಕ್ಕೆ ಮುಡಿವು ಕೊಡುವ ಅಕ್ಷರಕ್ಕೆ “ಮುಡಿ” ಎಂಬ ಹೆಸರನ್ನು ಇಲ್ಲಿ 
ಕೊಡಲಾಗಿದೆ (ಸಳಾಕೋ- ೨00) ; ಇದರಿಂದ ಆ ಗಣದ ಪೂರ್ವಾರ್ಧವು 
ಮೊದಲ ಒಳಪಾದಕ್ಕೆ “ಮುಡಿ”ಯಾಗಿಯೂ . . - ನಿತುಕೊಂಡಿತು 
(ಸಂಶೋತ. ೦೮೭). 

ಮುಡಿಕೊಡಿಸು ಇ ದೇವರಿಗೆ ಕೊಡುವೆನೆಬ ಹರಕೆ ಹೊತ್ತು 
ತಲೆಯ ಕೂದಲನ್ನು ಅರ್ಪಿಸು : ಮಗೂಗೆ 
ಮಂಡಿಕೊಡಿಸ್ತೀವಿ (ತುನೋಸಂ-, ೧೫೨). ಮುಡಿಕೊಡು ಎ ದೇವರಿಗೆ 
ಕೊಡುವೆನೆಂಬ ಹರಕೆ ಹೊತ್ತು ತಲೆಗೂದಲನ್ನು ಕೊಡು: ಈ 
ಕೆಲಸ ಸುಸೂತ್ರವಾಗಿ ಮುಗಿದರೆ ನಂಜನಗೂಡು ನಂಜುಂಜೇಶ್ವರನಿಗೆ 
ಬಡಿಕೊಡುವ ಹರಕೆಯನ್ನು ಹೊತ್ತಿದ್ದೆ (6). ಮುಡಿಗಂಟು 7 
(ಕುಣಿಕೆ ಹಾಕಿ) ಕಟ್ಟುವ ಗಂಟು: ಅಕ್ಕ-ಪಕ್ಕದ 'ಮನೆಯೆ ಗೆಂಡುಸರು 
ಬಂದು ಈ ದುರ್ಯೊಧನನ ಮುಡಿಗಂಟನ್ನು ಬಿಚ್ಚಿದ ಮೇಲೆ, ಅವರನ್ನು 
ಕಟ್ಟದವನು ಗಂಧರ್ವನಲ್ಲದೆ ಅವರ ತಮ್ಮ ಕಿಟ್ಟಪ್ಪನೇ ಎಂದು ತಿಳಿದು 
ಮನಸ್ಸಿನೊಳಗೇ ನಕ್ಕರು (ನಕನ್ನ- ೪೩). ಮುಂಡಿಬಡು ಇ. ೧. 
ತುರುಬು ಕಟ್ಟಿದೆ ಕೂದಲನ್ನು ಇಳಿಬಿಡು : ಕರಮೆಸೆದರಬಲೆಯರ್‌ 
ನೋಟಕರ ಮನಮೊಸೆಯೆ ಮಂಟಿಬಲ್ಸು ಸೋಗೆ ನವಿಲಂತೆ ಸೊಗಯಿಸಿ 
ತೋಟ? (62: 9-೬ ಗಳು, ವಿ. ದೇವರಿಗೆ ಮುಡಿಕೊಡುವ ಹರಕೆ 
ಹೊತ್ತು ತಲೆಯ ಕೂದಲನ್ನು ಕತ್ತರಿಸದೆ ಬೆಳೆಯಲು ಬಿಡು : 
ಕೊಂಡ ಹಾಯುವ, ಮುಡಿ ಬಿಡುವ, ಬಾಯಿಬೀಗ ಚಂಚ್ಹಿಸಿಕೊಳ್ಳುವ 
ಸಂಸ್ರವ; , - ಚಾಲ್ತಿಯಲ್ಲಿದೆ (ನಂಖಂಡ- ೦೩೨) - 


ಮನೆದೇವರ ಗುಡಿಯಲ್ಲೇ 


ಬ 


ಮುಡಿಕಟ್ಟು 


[ಆ ಮುಂಡಿ./ತಮಿ. ಮಲ. ಮುಟಿ, ಮಂಟೆ; ತುಳು. 

ಕೋಲಾ. ಮುಡಿ ; ತೆಲು. ಮುಡಿ ; ಮುಡಿಯ] 

ಮುಡಿಕಟ್ಟು " ಮುಡಿಗಟ್ಟು, ' ನೋ. 

ಮುಡಿಕು "ಮುಡುಕ್ಕು' ನೋ. 

ಮುಡಿಗಂಪು (ನಾ). ತಲೆಗೆ ಹಚ್ಚಿದ ಸುಗಂಧತೈಲ. ಮುಡಿದ ಹೂವು 8 
ಮುಂತಾದವುಗಳ ವಾಸನೆ: ಮುಡಿಗಂಪಿಂಗಾರ್ದು ಸಾರ್ಶಂದೆಆಗೆ 
ಪಣಮೆಗಳ , , , ಮಣಿದಳವರ ದಿವ್ಯಾಂಘ್ರಯೊಳ್‌ ದೇವಿಯಾಗಳ್‌ 
(muse. ೪-2). [ಮುಡ್ಡಿ - ಕಂಪು] 

ಮುಡಿಗಚ್ಚು (ಕ್ರಿ). (ಛಲ, ಕೋಪ ಮುಂತಾದುವುಗಳಿಂದ) ಎರಡು 
ಸಾಲುಗಳ ಹಲ್ಲುಗಳ ತುದಿಯು ಒಂದಕ್ಕೊಂದು ತಾಗುವಂತೆ ಕಡಿ ; 
ಮಗರ ಅರಬಸ್‌ ಮತ್ತೆ ಬ್ಯಾಕ್ಟಿಯರ ಆರ್ರಮಾಸ್‌ ಆ ಕರೆಯ ಮಣ್ಣ 
ಮುಡಿಗಚ್ಚಿ ಸತ್ತೊಡಂ ಬಿಡೆದೆಂದು ಕಾದಿದ್ದರ್‌ (ಪರಸಿ. 
ತ ಹಲ್ಲುಮುಡಿ * ಪರಾ. [ಮುಡಿ 4+ ಕಚ್ಚು (< ಕರ್ಚು)] 

ಮುಡಿಗಟ್ಟು, (ಕ್ರ): ೧- ತುರುಬನ್ನು ಕಟ್ಟು; ಕೇರಾಲಂಕಾರವರಾಡು : 
ಏರ್ವ ಮಡದಿ ಬಲ್ಬಿನೊಳಬರೆಗೆ ಮುಡಿಗಟ್ಟಿದಲ್‌ ಮಂಡಿಗಟ್ಟುವೂತೆ 
ನೋಡುವರೆರ್ದೆ (್ರಿಠೂ. ೨೨-೪); ಮತ್ತೆ ಮುಡಿಗಟ್ಟಿ ಹೂಮುದದು 
ಅಲ್ಯಕರಿಸಿಕೊಂಡ ದ್ರೌಪದಿ , ಕಳೆಗೊಂಡು ಶೋಭಿಸಿದಳು 
(ರಾಮಿ. ಕುಂ). ೨. ತುರುಬನ್ನು ಕಟ್ಟಿಕೊಳ್ಳು ; ಕವಲಿಜಯು ನೀಳ್ತಿ 
ಬೆಂಬಿಡದಿಳಿವ ಕುಂತಳಂ ಕಾಮನ ಪತಾಕೆಯಂತಿರೆ ಮೆಜ'ವ ಮುಡಿಗಟ್ಟಿ 
ಕೋಮಳೆಯ ಲಾವಣ್ಯರಸವಲ್ಲಿ ಮಡುಗಟ್ಟಿ (ನನರ. ರೇ. 0೬೪-೦). ೩. 
ಹೊರೆಗಟ್ಟು; ಪೆಂಡಿಗಟ್ಟು : ಪೊಳ್ಳಿದೌ ... 
'ಮೂಗರಿದು ಮುುಡಿಗಟ: (ನೆನಪೋ, *-೬೦)- [ಮುಡ್ಮಿ 4 ಕಟ್ಟು] 

ಮುಡಿಗಟ್ಟು. ಮುಡಿಕಟ್ಟು (ನಾ). ೧. ತಲೆಗೆ ಕಟ್ಟಿಕೊಳ್ಳುವ ವಸ್ತ್ರ; 
ಪಾಗು; ರುಮಾಲು; ಎಲ್ಲರುದುಸೊಂದೆ ಸಮ್ಮೊಹನಾಸ್ತ್ರದಿಂ ಮೋರಿ 
ಮೂರ್ಥಾಭಿಸಿಕ್ತರ ಮುಡಿಗಟ್ಟಿನ ಪಟ್ಟೆಗಳನುಗಿಪಟಂಗೊಂಡು (ಜಗು. 
9೫-೩ ವ) ; ಬೆನ್ನಬತ್ತಳಿಕೆಯ ಸುತ್ತಿದ ಕಲಿಯ ಮುಡಿಗಟ್ಟಿನ ಪಟ್ಟೆಯ 
೬  ಸಿಂಗರಂಬೆರಸಿ (೧೦೪. ೬-೫೫ ವ). ಮುಡಿಕಟ್ಟು: ೨. ಕೂದಲನ್ನು 
ಸೇರಿಸಿ ಹಾಕಿದ ಗಂಟು ; ಮುರರಿವಣಿಕ್ಕಿದ ಗಡ್ಡವಿತಾಸೆ ಮುಡಿಂಟ್ಟಂ ತಲ್ಕೆ 
ಕೆಯಟ್ಟೆ (ಇನಪು. 9-0೬8): ೩. ತಲೆಗೆ ಧರಿಸುವ ಒಂದು ಬಗೆಯ 
ಆಭರಣ : ಮುತ್ತಿನ ಮೂಗುತಿ ಮುದೀಟ್ಟು ಸಿ ಭುಜಕೀರ್ತಿ ವೃತ್ತಕುಚದ 


ನಡುವೆಸಿಪ ಕತ್ತೂರಿಯಣ್ಚಿನ ಕುಂತೆಗೊಲಿಯದನ ವೈತ್ರಂತವನುಸುರು 


0೪-10೪). 


ನಿಮ್ಮುವಂ ಸೀಳಿ 


(ಕುರಾಸ30- ೧-0೦೮). [ಮುುಡ್ಡಿ 4 ಕಟ್ಟು 

ಮುಡಿಗವಿ (ಸ್ರ): ಕಿರೀಟವ: ಸ ಇಡು ; ಮಕುಟವ ನ್ನು ತೊಡಿಸು: 
ಮೃಗಮದಸಲಿಲದೊಳ್‌ ಮಿಲ್ಲಮೆಲ್ಲನುಳ್ಳಲರ್ದು ಚೆಲ್ವಿಂಗೆ ಮುಡಿಗವಿದಂತೆ 
ತೋಟುವ ತೋರದುನ್ಲಿಗೆಯ ಮುಂಡಿಯುಮೆಸೆಯೆ ಕ ೈಗೆಯ್ನಾಗಳ್‌ (62 ಪು- 


ಎಂದು ನಡಸುವೆನು ಮೃಡನೊಲ್ಮೆಯಂ ಪಡೆದ ರುಘವಾಂಕನ ಚರಿತವ || 
[-ಆವನಿಡಿಗೆ + - ಕಾಜ] 
ಮಂಡಿಗಾಲ್‌ಕೆ (ನಾ). ೧. ದ್ವಂದ್ವಾರ್ಥವುಳ್ಳೆ ಮಾತು (?) : ಮುಡಿ 


(ರತ: 0-06) - 
ಗಾಜ್‌ಕೆಯ ನುದಿಗಳಲ್ಲ ಕೇಳ್ನಿನ್ನಾಣೆ (ಪ್ರಥುಪು: 8-೩೩) ; ೨. (?): 
ಊರೊಳಗೆ ಪರರಲ್ಲಿ ಸಾಲಮಂ ತೆಗೆದು ಮುಡಿಗಾಜಃಕೆಯೊಳೋಡಿ ಬಂದಾ 
ಸೊನ್ನ ಲಾಪುರದೊಳತಿಸುಧುಸಜ್ಜನಸದಾಚಾರಿಯೊಲು ಬಿಲ್ಲೆ ಶಬೊದ್ಮುಯ್ಯ 
ನೇ... ಸೇವೆಗೆಯ್ದು. ಶ್ರಿರ್ದೇಂ (ಉಕ. ೦೩-೩೪) - [ಮುದಿಗಾಅ. -- ಇಕೆ] 


೭೨೩೮ 


ಮುಡಿಗೆ ` ಮುಂಡಿಗೆ" ನೋ. 
ಶಿ ಶ್ರೀ 


ಮುಡಿಗೆದರು (ಕ್ರಿ). ತಲೆಕೆದರು ; ಕೂದಲು ಹರಡಿಕೊಂಡಿರು : 


ತಪೋಧ: ಜರ್ಯುರಿಸಿ, . . ವ್ಯಾಥತ್ರಗನವ್ರಾತಗಳನು€ದು. ಮುಡಿ 

ಗೆದರಿ ಡೆಗಳೆಳೆವುತ್ತೆಯತಿಛೆಯದಿ ಪರಿದು (ಇ: ಒಡಳು ; 

ನಿಂತಿರುವಳು ರಣರಂಗದರಿ ದ್ರೌಪದಿ ಮುಂಗೆದರಿ (ಹಾಂಕಳ. ೧೬-೨೦) 
[ಮುಡ್ಡಿ 4 ಕೆದರು (ಎಕಿದ್‌)] 

ಮುಡಿಗೆಯಿಡು ( ಕ್ರಿ). ಆಣೆಯಿಡು ; ಪ್ರಮಾಣಮಾಡು : "ಕೈಮೇಲೆ 


ಡಿಗೆಯಿಟ್ಟು ... ಶಪಥ ಮಾಡಿದ 
ರಂತೆ! (ಮೀನು: ೩೦೬. [ಮಖದಿಗೆ ( ಆಮುಂಡಿಗೈ) - ಇಡು] 
ಮುಡಿಗೊಳ್‌ (ಕ್ರಿ). ಕೊನೆಯಾಗು ; ಪೂರ್ಣಗೊಳ್ಳು : ನಿನಗೆ ನಾನ್‌ 
ನಚ್ಚಿತ್ತು ಸಂತೈಸೆನಿಂದು, ತಜ್‌ಸಂದ ತ್ವೀರ್ಟಿಂತು ಗೊಳ್ಳದೆಂದಂ 
(ಅಂತಿಗೊ- ೨೨-6೭೩) . [ಮುಡ್ಡಿ 4 ಕೊಳ್‌] 
ಮುಡಿಗೊಳಿಸು (ಕ್ರಿ). ತುರುಬು ಕಟ್ಟಿಕೊಳ್ಳು : ಕೆದರ್ದ ಕುಂತಳಮಂ 
ಮುಡಿಗೊಳಿಸಿ . . . ರತಿಯು . . , ಪ್ರಳಾಶಿಸುತೆ ಬರುತಿರ್ದಳು (ನನನೋ. 
[ಮುಡಿ _. ಕೊಳ್ಳು 4 - ಇಸ್ಸು] 
ಮುಡಿದಂಡೆ (ನಾ). . ತುರುಬಿಗೆ ಮುಡಿಯುವ ಹೂವಿನ ಮೂಲೆ: 
ಕಡುಹರುಷದೆ ಜಡೆಯೆಡೆಯೊಳು ಗಂಗೆಯ ಮುಡಿದಂಡೆಯಾಗಿ ಧರಿಸಿದ 
* ೬ ಜೆನ್ನನಂಜುಂಡಗಡಿದಾದರೆಗೆಲಗುವೆನು (ಕೃತಂ. 0-೭)- 
[ಮುಡಿ 4 ದಂಡೈ] 
ಮುಡಿದಲೆ (ನು). ಕಿರೀಟವನ್ನು ಧರಿಸುವ ತಲೆ ; ಜೆಡೆದಲೆಗೆ ಕೊಟ್ಟನು 
ಮುಂಡಿದಲೆಯನೆನಲಲಘುಮತಿ ಕರವೂರ ಚೋಳನ ಭೃತ್ಯರಾಳಾನು (ಂಸತ್ಯ. 
೨೭-೩೮) : ಪಗಲ್ಹೋಳನೆಂದೆಂಬ ಧಾರುಣೀಶಂ ಜಡೆಯ ತಲೆಗೆ ಮುಡಿದಲೆ 
ಮುತ್ತು ಕಾರುಣ್ಮಸಾಗರನ ಕೈಲಾಸಮಂ ಫೊನು (ಹಿ. ಇಂ): 
'ಜಡೆದಲೆ' ಪರಾ. (ಮಂದಿ 4 ತಲೈ) 
ಮುಡಿನಾಳಿ (ನಾ). ಧಾನ್ಯವನ್ನು ತುಂಬಿ ಬಾಯಿ ಕಟ್ಟಿರುವ ಮೂಟಿ 
ಯಿಂದ ಪರೀಕ್ಷಾರ್ಥವಾಗಿ ಧಾನ್ಯವನ್ನು ಹೊರತೆಗೆಯಲು ಬಳಸುವ 
ಚೂಪಾದ ಸಾಧನೆ; ಸಕ್ಕರೆಗುತ್ತಿ; ಚಕ್ರಗುತ್ತಿ ; (430m ಆ). 
[ಯದಿ 4 ನಾಳ್ಕಿ (ಎನಾಲಿ) 
ಮುಡಿಪಿಕ್ಕು (ಕ್ರಿ). (ದೇವರ ಹೆಸರಿನಲ್ಲಿ) ಯಾವುದಾದರೊಂದು 
ವಸ್ತುವನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ತೆಗೆದಿಡು; ಮಾಸಲಾಗಿರಿಸು: 
೨ ಬೇಕೆಂದೂ ಮದ್ದೇ ಆಗಬೇಕೆಂದೂ ಕೆಲವರು ಹೆಳುತ್ತಿದ್ದಂತಿ 
ಮದ್ದೊಂದನ್ನು ಸಿದ್ದಪಡಸಿದನು (ಗರ. 
[ಪಂಡಪ್ಲ ೬ ಇಕ್ಕು] 
ಮುಡುಪಿಡು (ಕ್ರಿ) = ಮುಡಿಪಿಕ್ಕು: ನನ್ನ ಧ್ಯೇಯ 
ಗಿ. ಮುಡಿಪಿಟ್ಟಿ ಜೀವನ ನನ್ನದು (ರರ. ೦೪೨) ; ಸತ್ವವರನೆಬ 
ವೀರದರಸೆಂಬ ಮಗನು ತನ್ನ ಶಿರವನ್ನು ಕೊಯ್ದು ದೇವಿಗೆ ಮುಡಿಪಿಟ್ಟಿನು 
ಮುಡುಪಿಡು ; ಅದರ ಕೊನೆಮುಟ್ಟಲು ಒಂದೇ 
ಜೀವನವನ್ನು ನಿನಗೆ ಮುಡುಪಿಟ್ಟು ಧಾರೆಯೆರೆಯುವುದು. 
(ಗೆಯ. 05) : ಏಳೇಳು ರಾಜಕುವರೆ ಮನುಕುಲದ ಕಲ್ಯಾಣಕಾಗಿ... 
ಅದಕಾಗಿ ನಿನ್ನ ಜನನ ಮುಂಡು. ಬೇಕು ಪ್ರೂಣ ರಕ ೭). 
[ಮುಡಪ್ಯೆ 4 ಇಡು) 
ಮುಡಿಪ್ಳು- ಮುಡಿಪ್ಪು, ಮುಡಿಹು, ಮುಡುಪ್ಪು, ಮುಡುಹ್ಮು 
(ನಂ). ೧. [ಜೈನ] ನೋಂಪಿಯ ಮೂಲಕ ಗತಿಸು,- ಸಾವನ್ನು 
ಹೊಂದು : ಗೋವರ್ಧನಭಟ್ಟಾರರ್‌ ಸಮಾಧಿಮರಣದಿಂದಂ ರತ್ನೆತ್ರಯ 
ಮಂ ಸಾಧಿಸಿ ಮುಡಪಿ ದೇವಲೋಕಕ್ಕೆವೋದರ್‌ (ರಣ ೬೪-36); 
ಘೋರವೀರತಪದೊಳ್‌ ತನುವಂ ಬಡಮಾಡಿ ನೋಂಪಿಯೊಳ್‌ ಮುಡಿಪಿ 


ಕೈಯಿಟ್ಟು ಭಾಷೆಕೊಡು' ಎಂದು 


wu). 


೧೪ ಕಾರ). 


ಸಾ 


ಮುಡಿಪ್ಟು 


(ಕಂಪು. 3-80. ಮುಡಿಪ್ಪು: ೦. ಶ್ರೀ ಆಗಟಿಯ ಮೋನಿಗುರುವರ 
ಶಿಷ್ಯ ಕೊಟ್ಟಿರದ ಗುಣಸೇನಗುರವರ್ನ್ಕೋನ್ನಾ ಮುಡಿಪ್ಪಿದಾರ್‌ (ಎಕ. 21» 
೪-3; 70. ಮುಡಿಹು : ೧. ಮಾವಣ್ಣನ ಸಿಷ್ಯರುಂ ಸನ್ಮಸನಗೆಯ್ದು 
ಮುಡಿಹಿದ ನಿಸಿದಿ (ಎಕೆ. ೪1, ಕಳ್ಳು: 30-೭7 1110); ಗೋಕವೆಯ 
ಮಗಳು ಸ[ಮಾ]ಧಿವಿಧಿಯಿಂದ ಮುಡಿಹಿ ಸ್ವರ್ಗಸ್ತೆಯಾದಳು (ಬ್ಮಃಂ. 
090, ೬೦-೬; ಸು- 234ಯ ಕ). ಮುಡುಪು: ೧. ನಿಜುಯುರವ 
ಸಾನದೊಳ್‌ ಸಮಾಧಿವಡೆದು ಮಂಡುಪಿ, ಸೌಧರ್ಮಕಲ್ಪದೊಳ್‌ ಸಾಮಾನಿಕ 
ದೇವರಾದೊರ್‌ (ಶಂಕಿತ: ೬-೮೬ ನ); ತಪದಿಂ ತಾಜ್‌ದ ತನುವಂ 
ನಿಧಾನದಿಂ . ಮುಂ ಬಿಟ್ಟಂ ಅಂತು ಮುಡುದಿ (ಕನಂತ್ರ- 03-೩8 ನ) ; 
ಹರಿಪಯನು ಸಮಾಧಿಇಂ ಮುಂಡುಪಿ ಸರ್ಗಪ್ರುಪ್ತನಾದ (ಕ೩- ೩7೬ ೯-4: 
1೫9), ಮುಡುಹು'; ೨. ಸಾಯುವಂತೆ ಮಾಡು; ಕೊಲ್ಲು; 
ಸು: ಕಲಿಕರ್ಣನೀಗಳೆ ಮುಡುಹುವನು ಪವನಜನನೊಂದರೆ 
ಘಳಿಗೆಮಾತ್ರದಲಿ (ಕಣಕ. 0-೨೩). [ಮುಡಿ 4 ಪು) 
ಮುಡಿಪ್ಟು, ಮುಡಪು, ಮುಡುಪ್ತ, (ನಾ). ೧. ಹೊರೆ: ಮೂಟೆ: 
ಕತ್ನಾಭರಣರಾಶಿಗಳೆ ಚಿಂತಾಮಣಿಯ ಮುಡಿಪುಗಳ “ಪರುಷದ ಕಣಿಯ 
ತನತನಗೆ ಪಿಡಿದು (೧೭೪. ೦೦-೬೭ ೫. ೨. ಚೀಲ; ಸಂಚಿ: ಮುಡುಪ 
ನೊಳಗೆ ಇಟ್ಟ ಕೈಜೀತವು (ಕೃರುಥ..3-08-9)-. ೩೭ (ವಿಶೇಷವಾಗಿ 
ದೇವರ ಹೆಸರಿನಲ್ಲಿ ಹರಕೆಹೊತ್ತು) ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ 
(ಬಟ್ಟೆಯ ಗಂಟಿನಲ್ಲಿ) ಪ್ರತ್ಯೇಕವಾಗಿ ತೆಗೆದಿರಿಸಿದ ಹಣ, ಒಡವೆ 
ಮುಂತಾದ - ವಸ್ತು; ವಿರಾಸಲು: ಎನ್ನೊಡೆಯನನ್‌ ಮುಳಿದು 
ರುದ್ರನೇ ಪೊಯ್ದನೋ . . - ತನಗೆ ಮಂಡಿಪನ್‌ ಕಟ್ಟಿ ತಂದುದಿಲ್ಲೆಂದು ? 
(8ಕ್ಕಕ್ಕಾ- 6-೮); ದೇವರ ಹೆಸರಿನಲ್ಲಿ ಮುಡಿಪು ತೆಗೆದಿಟ್ಟು ಬರುವ ಪ್ರಯತ್ನ 
ಮಾಡುತ್ತಿದ್ದೆ (ತದ್ಮಕ- 30). ೪. ಒಬ್ಬ ವ್ಯಕ್ತಿಗೆ ಮಾಸಲಾಗಿರು 
ವುದನ್ನು ಸೂಚಿಸಂವ ಪ್ರೀತಿಯ ಗುರುತು : ಕುರುಳೊಳ್‌ ಕೊಂದ 
ಭಂಗಿಯಂ ಸಮಜ್‌ ವಕ್ಷೋಜಂಗಳೊಳ್‌ ಚಿತ್ರಮಂ ಬರೆಡೊಪ್ಪತ್ತಿರೆ 
ಪಚ್ಚೆಮಾಲೆ ಮುಡಿಪಿಂಗೊಲ್ಲಿಕ್ಕೆ ಮುಂಗೈಗೆ ಬೊಪ್ಪರವಂ ಮುಟ್ಟಿ 
ಮುಸಂಕೆ ದಂತವಲಯಂ ತಳ್ತೊತ್ತಿದಳ ಬೇಟಮೆಂ ಕರೆದಳ ಕೂರ್ತು 
ಬೊಜಂಗನೊಲ್ಲದುಟೌದಂ (ಕಶ. 6-09)- ಮುಡಪು : ೩. ಆಚಂದ್ರಾ 
ರ್ಕ್ಯೃಷ್ಠಾಯಿಯಾಗಿ ಸೋಮೇಶ್ವರದೇವರ ಮುಡಪಿಜ್ಸ್‌ ಭಂಡಾರಕೆ ಸಲುವುದು 
(ಎಕ. 311, ಶಂತನ,.0೬-೬ ; 7).  ಮಂಡುಪ್ರ : ೧- 'ಒಡವೆಯೊಳಗರೆ 
ಕಾಣಿಯುಂ ಸವೆದಡೆ ಬಳಿಕ ನಾಂ ಭಕ್ತನಲ್ಲೆ ಮಂಡ. ಪಿನೆಣಿಕೆಗೆ ಕುಂದ 
ದಂತೆ ವಿಜಾರಿಸೈ (ಸನ್ನ: 00-೦೪). ೩. ಮುಡುಪು ಮಾಡಿ ಚಂದ್ರನಿಗೆ 
ಯದುರಾಗಿ ಮೂರು ಭಾರಿ ನಿವಾಳಿಸಿ (39ಗ00. ೧೬೯-೬) ; ಬಲುವರ್ಷ 
ಗಳಿಂದ, ಮನೆಯಲ್ಲಿದ್ದ ಮುಡುಪನ್ನೊಬ್ಬಸುವುದರ ವಿನಾ ಆತನಿಗೆ ಬೇರೆ 
ಉದ್ದೇಶವಿರಲಿಲ್ಲ. - (ಕರಂ. 003) ; ಬರಲಾರೆನಯ್ಯ ಬಹುದೂರ ನಿನ 
ಮುಡುಪ ಬರುವವರ. ಕೂಡ ಕಳುಹೇನೊ (8೩0- ೨೦. 
ಮುಡಿಪುಕಟ್ಟು = ೧. ಮಾಸಲಾಗಿ ತೆಗೆದಿರಿಸು : ಬಂದ ಕಷ್ಟ 
ಪರಿಹಾರವಾಗಲೆಂದು ದೇವರಿಗೆ ಮುಡಿಪುಕಟ್ಟಿಟ್ಟೆ (ಊಂ). ೨. 
ಸಮರ್ಪಿಸಿಕೊಳನ್ನ ; ಅರ್ಪಿಸಿಕೊಳ್ಳು : ಸಸ್ಯಸಂಪತ್ಸಂಗ್ರಹಣ 
ಕಾರ್ಯಕ್ಕೆ : ಮುಡಿಪುಕಟ್ಟೆದ್ದವರಲ್ಲಿ ಬಹುಮಂದಿ ವರ್ಗೀಕರಣವಿಭಾಗದ 
ಹವ್ಯಾಸಿಗಳೇ ಆಗಿದ್ದಾರೆ (ಹಸುಜೂ. 030), [ದೇ.॥ ತಮಿ. ಮುಟಿಪ್ಪು ; 
ಮಲ. ಮಂಡಿ ; ತುಳು. ಮುಡಿಪ್ರಮೃುಡುಪು ; ತೆಲು. ಮಂಡುಪು ] 
ಮುಡಿಪ್ಪು " ಮುಡಿಪು, ನೋ: 
ಮುಡಿಬಳೆ (ನಾ)- ಮುಡಿ ೧೧ : : ಸಿದ್ದಿಕಾಲದೊಳ್‌ ಮಾಡಿದ 
ಮುಡಿಬಳೆ ವಿಭೂತಿಗಳು ಮಣಿಗಳು ಬೆತ್ತ ನವಿಲುಗರಿ ಅಂಕೋಲೆಕಡ್ಮಿ 
ಬೇವಿನ ಕೊರಡು ಗರಿಕೆ (3ೌಗ00- 4-0). | ಮುಡಿ 4 ಬಳ್ಳೆ 7 


ಸಾ 


೭೨೩೯ 


ಮುಡಿವಾಳ 


ಮುಡಿಯ (ನಾ). ಒಬ್ಬಾತನ ಹೆಸರು: ಮುಡಿಯನುಂ ಎರೆಯನುಂ 
ಸನವಡಿಯನುಂ ಪರಿಯಟ್ಟರಾಳ ಕೊತ್ತಕ್ಕೆಯೂರ ಪೂರ್ವದ ಜೆಸಮಕ್ಕಳಾ 
ವರುಂ - . . ಪೊಲದೆ ಸೀಮೆಯೆಲ್ಲಮಂ೦ ಓಲೆಯೊಳ್ಳರೆನ್ನು x ೫ ಕಲ್ಲು 
ಸಾಸನಮಾಗೆ ಬರೆದುಕೊಣ್ಣೆ ಮಂ (ಎಕ. 215, ನಂಡನ. ೦೩೯70೦ ; 915? y 

[?) 

ಮುಡಿಯಾಳ ' ಮುಡಿವಾಳೆ " ನೋ. 

ಮುಡಿಯಿಕ್ಕು (ಕ್ರಿ). ತಲೆ ಬಾಚು; ಕೇಶಶೃಂಗಾರ ಮಾಡು : 
ಮಂಡಿಯಿ [ಸಾಕಾ ವಿ7ಕ್ಕುವಡಿಯೂಡುವಡಿಗಟ್ಟು ಶವಾರತಿಯೆತ್ತುವ ತಿಳಕ 
ವಿಡುವ ... . ಆಸಾರವತಿಯರಂ (ಸಂಪ್ರತಿ, ೬-58 5) ; ಮುಡಿಯಿಕ್ಕುವ 
ತಿಲಕೆವಿಡುವ ತೊಡಂದುಡಿಸುವ . . . ನಿಖಳಪರಿಚಾರಿಣೇಜನಂ ನಿಜ 
ನಿಯೋಸಿಷ್ಮಾ ಪರೆತೆಯಿಂ ನಿರಂತರೆಮೋಲಗಿಸುತೊಪ್ಪುತಿರೆಯಿರೈ(ಕುಸುವೂ. 
೬-೬ ೫). [ಮುಡ್ಮಿ 4 ಇಕ್ಕು] 

ಮುಡಿಯಿಸು, ಮುಡಿಸು (ಕ್ರಿ). ಹೊವು ಮೊದಲಾದುವುಗಳನ್ನು 
ತಲೆಗೆ ಸಿಕ್ಕಿಸು, - ಸೂಡು ; ಅಲಂಕರಿಸು ; ಮುಡಿಯಂ ಪಿಡಿದೆಟ್‌ 
ದವನ ಮಡಿಯಿಸಿ ಮತ್ತವನ ಕರುಳ ಪಿಣಿಲಿಂದೆನ್ನಂ ಮುಡಿಯಿಸುವಿನೆಗಂ 
ಮುಡಿಯಂ ಮುಂಡಿಯೆಂ ಗಡ (ತುತಣ. ೭-೦೦) ; ನೆಲೆಯುಂ ಗಾಡಿಯು 
ಮಳವಡೆ ಲಲನೆ ಪೆಜ೪* ದಿವ್ಯಮಾಲೆಯಂ ಮುಂಡಿಯಿಸಿದಳ (೩ಗಂ- 00- 
03): ಮುಡಿಸು ;: ನಾನು ಪುಷ್ಪವ ಮುಡಿವುದಕ್ಕೆ ಮುನ್ನವೇ 
ಜಂಗಮಕ್ಕೆ ಪರಿಮಳಪುಷ್ಪವ ಮಂಡಿಸುವೆ (ಫುಶಾರೇ: ೨, 6೯೨೨೦೫) ; 
ಭಾಮನ ತೋರಗರುಳಿನ ದಂಡೆಯನು ಕೈಯಾರೆ ಮಾರಿಗೆ ಮುಡಿಸುವೆನು 
(ಕುರ್ಯಾಕ- ೩-0೮). [ಮಾಡ್ತಿ + - ಇಸ್ಮು] 

ಮುಡಿಯೊಡೆ (ಕ್ರಿ). ಕೂದಲು ಬಿಚ್ಚಿ ಹೋಗು ; ತಲೆ ಕೆದರಿಹೋಗು: 
ಇರದೆ ಮುಡಿಯೊಡೆದು. ಮುಂಗುರುಲ್ಮೇಘಮೈದೆ. ಬಂಧುರವದನಮಿಂದು 
ಮಂಡಲ ಮುಸುಕಲ್‌ . . . ಸತಿ ವಿರಹದಿಂ ಹುಡಿಯೊಳುರುಳ್ಳು ರೋದಿ 
ಸುತ್ತೆ (ನರನೋ. ೩-೩೪). [ಮುಡಿ ಒಡೆ] 

ಮುಡಿಲು (ನಾ). ಒಂದು ಬಗೆಯ ಮಾನು: ಕೊರವಂ.., 
ಮುಡಿಲುಂ ಪಂದಿಗನೆಂಬ ಮಾನ್ಮೆಗೆದನಾ ಭಕ್ತಂ (ಶ್ರಿ ಫಂ. ೫೬-6). [? 

ಮುಡಿವಕ್ಕಿ (ನಾ). ಸೋಗೆ ನವಿಲು: ನಡೆವಕ್ಕಿಯೊಡನೆ ನಡೆದಾಡಿ: - . 
ಮುಡಿವಕ್ಕಿಯೊಳ್‌ ಮುಡಿಯ ಮಂಟುಕಮಂ ಮಾಡಿ ಸವಗಡೆಯ ಸಣ್‌ 
ಮಿಂಡಿಯರ* ಮಿಂಡೆಳ್ಲು . - , ವಿಷರಿಸಿದರು 

[ಮುಡಿ _- ಪಕ್ಕಿ ] 

ಮುಡಿವಣಿ (ನಾ). ತಲೆಯಲ್ಲಿ ಧರಿಸುವ ರತ್ನ; ಬೈತಲೆಮಣಿ ; 
ಮುಡಿವಣಿಯಂ ಸೊಂಪಿಂದಿಟ್ಟು (ಕಲ್ಪದ್ರು- ೩೨೩)- [ಮುಡ್ಯಿ 4 ಮಣಿ] 

ಮುಡಿವಲೆ (ನಾ). ಕೂದಲನ್ನು ಸೇರಿಸಿ ಕಟ್ಟಲು ಉಪಯೋಗಿಸುವ 
ಬರೆಯಂತಹ ಒಂದು ಬಗೆಯ ಆಭರಣ : ಮೌಕ್ತಿಕಗಳ ಮುಡಿವಲೆ 
ಮಳವ ಬುವುಲಿಯ ನಿಡುಗುರುಳಿನ ಮುತ್ತಿನ ಕುಚ್ಚಿನಿಂದ ಬಲೈಡಗಾಗಿ 
ಮೆಟಿದರರ್ತಿಯಲಿ (ಕಂಠರಿ- ೨೪-೪೨). [ಮಂಡ್ಮಿ ಬಲ ] 

ಮುಡಿವಳ " ಮುಡಿವಾಳ * ನೋ. 

ಮುಡಿವಾಳ, ಮಡಿವಾಳ್ಕ, ಮುಡಿಯಾಳ, ಮುಡಿವಳ (ನಾ). ಒಂದು 
ಬಗೆಯ ಸಕ್ಯ ಮತ್ತು ಸುವಾಸನೆಯಿಂದ ಕೂಡಿರುವ ಅದರ ಬೇರು: 
*ಕರಂ ಬಾಳವೆಣೆ ಪಂಂವಾಳಮಕ್ಕುಗ ಉಂ av); oe 
ಮುಡಿವಾಳದ ನೆಲೆಗೆಯ್ತಂದಗತನ...ತೆ.. - . ಪರಿಮಳದ ಬೇರ್ಗಳು ಬರೆ 
ತೆಗೆದಳ್‌ (೧೦- 8೬೩) ; ಮುಡಿವಾಳ ಬಾಳದ ಹರವರಿಯ ಹರಹಿದನು 
ಲಾಂಗೂಲದಲ್ಲಿ ಕಲಿಹನುಮು (ತೊರ, ೫-೪-0) ; ಗೊಜ್ಜಗೆಯ 
ಚಾದಿಯ ಮುಡಿವಳದ ಮಡಿಯ ... ಖುಷ್ಕಾಶ್ರಮೋವವನಂ ಸೀತೆಗೆ 


(ಕಂಡಿರಾ. ೪-33). 


ಕಣ್ಣೆ ವಂದತ್ತು (ಕಾಶಾಕ್ಕ್ರ- ೪೩: €). ಮಡಿವಾಳ : “ಇಕ್ಷುರಕಂ -- ಮಡಿ 


ವಾಳ, ನಾಂಗುಲಿಕ (&೩ಂ- ೦೩) : ಬನದೊಳು ಮಡಿವಾಳ ಲಾಮಚವಿಹವು 
(5055, ೨-೪೭) - ಮುಡಿಯಾಳ : ಮುಡಿಯಾಳ ಮುಪ್ಪಾದರೆ ಪರಿಮಳ 
ಬಿಡುವುದೆ (ಜಡ: ೧೩5). ಮುಡಿವಳ : ಕೆದಅ:ದಡೆ ' ನಾಯಿದಳ 
ತಿಪ್ಪೆಯೊಳು ಮುಡಿವಳದ ಬೇರು ಕಾಣಿಪುದೆ ಯೆನಗೆ (೫25. ೪೦): 
ರತ್ನಗರ್ಭಾಂಗನೆಯ ಶಿರದಿ ಸದಂಧಮೂಲವನು ನಿಕ್ಷೇಪಿಸಿದನೆನೆ ಮುಡಿದಳೆ 
ಗಳೆಸೆದವು (ಕೋ. ೩-೩೮). [ದೇ.॥ ತಮಿ, ಮುಟಿವಾಲಕ್ಕಿ ; ತುಳು. 
ಮುಡಿವೂಳ, ಮುಡ್ಡೆಲ, ಮುಡ್ಯಲ, ಮುಡೈಲ ] 

ಮುಡಿವಿಡಿ (ಕ್ರಿ)- ತಲೆಯನ್ನು ಹಿಡಿದುಕೊಳ್ಳು : ಅಂಗದನು ಖಳನ 
ಕಾಣಿಯ ಕಂಡು ಮಂಣವಿಳಿದೆಳೆದು ಕೆಡವಿದನು (ರರ. 
ವೀಣಾವಾದ್ಯವೊರ್ಕೆಯ್ಯ ಮತ್ತೊರ್ಕೆಯ್ಯಿಂ ಬಂಣನೆ ಮನುಡಿದಿಡಿದೆಕ್ತಿ ಕ್ಷೀಣ 
ಸಂತೋಷದೆ ಹರಸಲೈ (ವೋಷತ. ೩೩-೦೧). ಮುಡ್ಡಿ _-- ಪಿಡಿ, 1 

ಮುಡಿವು (ನಾ). ೧. ಕೊನೆ; ಮುಕ್ತಾಯ: ಚರಣದ ಕೊನೆಗೆ ನಿಂತು 
ಅದಕ್ಕೆ ಮುಂಡಿವು ಕೊಡುವ ಅಕ್ಷರಕ್ಕೆ “ಮುದಿ” ಎಂಬ ಹೆಸರನ್ನು ಇಲ್ಲಿ 
ಕೊಡಲಾಗಿದೆ. (ಸಮಾರೋ. 300). ೨. ತೀರ್ಮಾನ : ನಿರ್ಣಯ : ಈ 
ವಿಷಯದಲ್ಲಿ ಯೊ;ಚನೆಯನ್ನು ಮಾಡಿದ್ದೆಲ್ಲ ಮುಗಿದಿದೆ. ನನ್ನ ಮುದಿವನ್ನು: 
ತಿಳಿಸಿದ್ದೇನೆ (ಹಸುತೊ: 3೨೪): 

[ ಮುಡ್ಡಿ 4 - ವು. / ತಮಿ. ಮಲ. ಮುಟಿವು ] 

ಮುಡಿವೂ. ಮುಡಿಹೂ (ನಾ), ತಲೆಯಲ್ಲಿ ಧರಿಸುವ ಹೂವು : 
ಮುಡಿವೂವಂ ಬಿಟ್ಟು ರುಂಕಾರಿಸುವಳಿಗಣಮಂ ನೀಟ್ಟು ಮೇಲೇಟಿಕಿಯುಂ 
(ಕುಸುನೂ. 6-080) ; ಸೀಗುರಿ ಬಿಜ್ಜಣ ಮುಡಿವೂ ಕರಗುಬೊತ್ತ ಮಡದಿ 
ಯರ್ಗಂ ದೀವದ ಖಗಮ್ಮಗಠಂ ಬಿಡದಡೆಸಿತು ಕಡುನೋವು 
(ಡು: ೨-10). ಮುಡಿಹೂ : ಕೊರಳ ಯಜ್ಞೋಪವೀತದ ಮುಡಿ 
ಹೂಗಳ ಪರಿಮಳಿಸುವ ಗಂಧದಿಂದ ತತ ಪಿಡಿಯನಾಂತರಸುಮಕ್ಕಳು 
ಗಳು ಧುಶನುವಾದರು (ಕುತಃ. 0೬-6೨): ! ಈ ಮುಡಿಹೊಗಳ್‌ ಬಾಡದ 
ಸದ್ವಿಧದಿಂದಾ ಬಡಕೂಸನು ಸಲಹೊ ಮುಕುಂದಾ | (ಕಂಪು: ೬-೨೦). 

[ಮುದ್ಧಿ 4 ಪ್ಯೂ ] 

'ಮುಡಿವೆಆ' (ನಾ). ಮುಂದಲೆಯಲ್ಲಿ ಧರಿಸುವ ಅರ್ಧಚೆಂದ್ರಾ ಕೃತಿಯ 
ಒಂದು ಬಗೆಯ ಆಭರಣ ; ಮುಡಿವೆಣಿಯ ಮುತ್ತಿನ ಬೈತಲೆಯ 
ಮೂಗುತಿಯನೀಡಾಡಿ ಆಜಸಿದರು ಹರಿಪರಿದು ಮಜಯರನು 
(ತೊರೆರಾ, ೬-8೦-೯೩). [ದುಡಿ 4 ಪೆಟ್‌] 

ಮುಡಿವೊಟ3 (ನಾ). ಹೊರೆಯಂತಿರುವ ತಲೆಗೂದಲು ; 
ಮುಡಿಪೊಲ್‌ಯ ವಿಷಯದೆ ಮಜಿಗೆ ಮದಂಧತವಮಸೆಮಂ 
ತೆನ್ನೊಳ್‌ ಮಲೆವ ಲಲನೆಯರ ವವನವಿಧುವಿಂದೊಳ್‌ ... y 
ಪೋರ್ಕುಳಿಯಿಕ್ಕಿಯುಂ ವಿಬೃಂಭಿಸಿತ್ತವುಳತಾಡುದೀವಿಸ್ತಾರಂ 
(ರೀತ್ಯ. ೬-೪೩ ವ). [ಮಂಡ್ಮಿ .. ಪೊಂ ] 

ಮುಡಿಸರ (ನು). ಕಿರೀಟದಲ್ಲಿ ನೇಲುವಂತೆ ಅಳವಡಿಸಿರುವ ಎಳೆ. 
ಹಾರ: ಅರಳುಮಲ್ಲಿಗಿಮುಡಿಸರವನಾಂತಿಹನರೆ -ದುರಗಲಿ ನರಸರಾಜೇಂದ್ರ. 
(ಕಂನಂ. ೨೩-9೨). [ಮುಡಿ 4 ಸರ್ಕ] 

ಮುಡಿಸು ` ಮುಡಿಯಿಸು ` ನೋ. 

ಮುಡಿಹ (ನಾ). ತಲೆಯಲ್ಲಿ ಧರಿಸುವುದು ; ಮುಡಿದುಕೊಳ್ಳುವುದು : 
ಪ್ರೇತವನಿಬೂಳಗ ಬಳದ ಮುಟಹಕ್ಕ ಯೋಗ್ಯಂ 
(ಹತಕಾ- ೭-೦6). [ಮುಡಿ + -ಹ್ಮ(ಇ -ಪ್ಯ)] 

ಮುಂಡಿಹು ` ಮುಡಿಪ್ಸ' ನೋ. 

ಮುಡಿಹೂ ` ಮುಡಿವೂ ' ನೋ. 

ಇಕ್ಕಟ್ಟುದ ಜಾಗ : ಸಂದು: 


16-90): 


ತಮ 
ಸ 


ಹೂದಾದ 


ಮುಡುಕಲು, ಮುಡಕಲು (ನಾ). ಇಕ್ಕಟ್ಟು! 
ತಪ್ಪಿಸಿಕೊಂಡಿದ್ದ ಪಸುವಿಗುಗಿ ಅವನು ಊರಿನ ಮೂಲೆ ಮುಡುಕಲನ್ನೆಲ್ಲ 


೭೨೪೦ 


೩5 


90 


35 


40 


48 


ಮುಡುಗ್ಗು 


ಹುಡು: 


ಮು (ಕೂ). ಮುಡಕಲು : 


ಮೂಲೆ ಮುಡಕಲಲ್ಲಿದೆ ವರೇ 


ದೊಡ್ಡ ಪದವಿಗೆ ಬರುತ್ತಾರೆ (ಕಗಾಳ್ಮ- 34). 
[ ಮು * ಲು (ಆ ಎ ಅರ್ಲ್ಯ)) 
ಮುಡುಕ್ಕು, ವಂಡುಗ್ಯು. ಮುದುಕ, ಮುದುಗು, (ಕ್ರಿ) ೧. ಬಗ್ಗು; 
ಬಾಗು: ಕೊಂಕಾಗು : (+). ೨: ತಬ್ಬು ; ಆಲಿಂಗಿಸು ; ''ಮುಡುಕು 
'ಮುದುಕು) -- ಶರೀರೋಪಗೂಹನೇ (ಆಲಿಂಗನ ಮಾಡು)” (ಕನಢ) - 
೩. ಒದಗು ; ಉಂಟಾಗು : ಇನಿತು ದೂರಂ ನಡೆತರಲು ಪೇ ನಿನಗೆ 
ಮುಡುಕಿದ ಕಾರ್ಯವೇನು (0೫4. ೨೯-೦): ೪. ತಡೆತಡೆದು 


ಮಾತನಾಡು ; ಒಳ 


ನುಡಿಗಳು ನುಡಿವ ತಾ ತನ್ನೊಳು 


ನುಡಿವೆಡೆಯಲಿ ಸಲಿಸಿ ದೀಪಿಸುವ ಶಿವಲಿಂಗದೊಳ 


ಡಂಗಿರಲು ನೆಜಿಯೊಲಿದ (೨8. ೩೫-೨0). ಮುಡುಗು,: ೧. ಗುಡುಗಿನ 
ಮಗು  ಮುಡುಗಿ ಮೊರಸೆ ಕೆನ್ನರಿಗರಿಯನ್ನ (೧೪೭೦೯೪೩೦) .. 


"ಮುಡುಗುಗಿದಿ ` 
ವೆನೊ ಮಿಡಿವೆನೊ 


ಪರಾ. ೫. ಬಾಗಿಸು; ಕೊಂಕಿಸು : 
ಶೆಶಿಶವಿಗಳೆ ತಾರಗೆಗಳ (ವೀರ: 
ಮುದುಕು: ೨. “ಮಂಡುಕು (ಮುದುಕು) - ಶರೀರೋಪ. 
ಆಲಿಂಗನಮಾಡು) (1): ಮುದುಗ್ಳು : ೬. 
ಮುದುಡು ; . ಸಂಕುಚಿತವಾಗು : ನಡುನಡುಗಿ ನಡೆದನೊಲೆಯಃ 
ಮುದುಗಿನ ಮೆಯ್ಯ ಲಕ್ಷ್ಮಣಂ (ಕ್ರೀಣನೂ. ೨೦೦-೦೬೨) ; 
ಮಹಾ ದೊಡ್ಡ ದರ ಮುಂದೆ ತನ್ನ ಅಲ್ಪತ್ವ ಮುದುಗಿ ನಾಚಿ ಹೆದರಿ ಕುಗ್ಗಿ 
ನೆಲಸಮವಾಗಿ ಹೋದಂತಾಗಿತ್ತು ಅವನಿಗೆ (ನುಲಿಹು: ೫೬೪). 
[ ದೇ.॥ ತಮಿ. ಮುಟಜ್ಯು, ಮುಟಕ್ಕು ; ಮಲ. ಮುಟಕ್ಕ; ತುಳು. 
ಮೊದಂಕು; ತೆಲ್ಮು ಮುಡುಗ್ಯು ಪರ್ಜಿ. ಮುಡ್‌] 
ನಡುಕ್ಕು, ಮುಡಿಕು. ಮುಡುಗ್ಗು, ಮುದುಗ್ಮು, ಮೊಡಕು (ನಾ). 
೧. ಬಾಗಿರುವುದು ; ಕೊಂಕಿರುವುದು: (0. ೨. ಮೂಲೆ, 
ತಿರುವು: ಬೆಳಲ ಗದ್ದೆಯ ಮುಡುಕಿನಲು (ಎಕ, ೪/17, ತೀರ್ಥ, ೨೦೬3; 
14100; ವಾಯವ್ಯಭಾಗದ ಕಿಬ್ಬೆಯ ಕೆಯರೆ ಮುಡುಕನಲ್ಲಿ, , .ಯಲ್ಲೆಗಳು 
(ಏಕ 117» ಕಿರುಮು- ೬೨-೦೯೫; 1022) A. ಇಕ್ಕಟ್ಟಾದ ಸ್ಥಳ; ಗೋದಿ: 
"ಮುಡುಕಲು' ಪರಾ. ಮುಡಿಕು : ೨. ತಂಲ ಮುಡಿನಲ್ಲಿ, 


ನೆಟ್ಟ ಕ ೧ (ಕ: 11%, ತಿರುವಂ- ೩೩-೬೬8; 1745): ಹಿ ಮನೆಯ ಸುದಿ 


ಗಗನದೆನೊಡೆ 


ಮುಂಡುಗುವೆನೋ 


೨-೦3)- 
ಗೂಹನೇ 


ಯಾವುದೋ 


ಮೂಲೆ ಮುಡಿನಲ್ಲಿ ಹುಡಿಕಿ ನೋಡಲ್ಕಿಲ್ಲದಿರಲು 
ಮುಡುಗ್ಯು : ೧. ುಗಿಸು ' ಪರಾ. 
ಮುದುರುವಿಕೆ; ಸಂಕೋಚ : ` ಮುದುಗಿಸು ` 


೩, ವಿಸ್ತಾರದಲ್ಲಿ ಬಾಳು. 


(ರೈರಬೂ- 3. ave): 
ಮುದುಗ್ಗು: ೪. 
ಪರಾ. ಮೊಡಕು ; 


ಕತ್ತಲೆಯ ಮೊಡಕು 


"ಮು 
ಮು! 


ವೈಶಾಲ್ಯದಿಂ ಜಾಳು 


ಮೂಲೆಗಳ ಸೇರದಿರು (ಮಂಕುಕ- ೯ಂ೬)- [ವ ಮುಡುಕ್ಕು. / ತಮ್ಮ, 
ವಃ 


ನ ಮುಟುಕ್ಕು ; ಮಲ. ಮಖಟಿಕ್ಕವ. ಮುಟುಕ್ಕು: 
ತುಳು. ಮಂಡೆಂಕ್‌, ಮೊಡಂಕ್‌ ] 

ಮುಡುಗಾರ. (ನಾ). ಒಂದು ವಂಶದ `ಹೆಸರು (2): ಬಿನಎತಿಅಟ್ಛಿ 
ಊರಾಳೆ ಮುಷುಗಾರ ತೊಣ್ಣಿನ್ದರ ಮಗನುಂ (ಇಇ. xx. 00-೨: ೫. 


[?) 


ಮುಡುಗಿಸು, ಮುದುಗಿಸು (ಕ್ರಿ). ೧- ಬಾಗಿಸು, ಬಗ್ಗಿಸು ; 
ಕೊಂತಿಸು : ಕಾಳೆಯ ನಾದವ ಕೇಳುತ ಗಜಗಳು ನಿಳದೂಳಿರುತಿಹ 


ತೊಳ್ಗಳ ಮುಡುಗಿಸಿ ಚಂಳಿನಿವೋಡುತಲ (183. 60, ಮುದುಗಿಸು; 
ಖಿ ತಲೆ ಕೆರೆದುಕೊಳ್ಳುತ್ತಾ 
ಮೈ ಮುದುಗಿಸಿ ನಿಂತಿದ್ದನು ಬಚ್ಚ (ತಂತು. ಒಲ). 
[ ಮುಡುಗು (ಎ ಮುಡುಕ್ಕು) 4 _ ಇಸ್ಕು] 
ಮುಡುಗು, " ಮುಡುಕ್ಕು' ನೋ. 


ಸಂಕುಚಿತಗೊಳಿಸು; ಹುದುಗಿಸು : 


ಮುಡುಗ್ಮು 


ಮುಡುಗ್ಳು ' ಮುಡುಕ್ಕು ' ನೋ. 

ಮುಡುಗುಗಿವಿ (ನಾ). ಬಗ್ಗಿದ ಕಿವಿ ; ಮಡಿಚಿಕೊಂಡ ಕಿವಿ : ಹನುಮನ 
, ೭2 ಚೆಗಿವ ಬಾಲವ 'ಮುಡುಗುಗಿವಿಗಳ ಪೊಳೆವ ದಂಷ್ಟ್ರಗಳಾ ನಗುವ 
ಮುಸುಡ ನಿರೀಕ್ಷಿಸುತಲಿ (6ನರಾ. ೪-೩-೩೪), 

[ಮುಡುಗ್ಯು (ಆ ಮುಡುಕ್ಕು) + ಕಿವ್ಕಿ 1 

ಮುಡುಗುದಾವರೆ (ನಾ). ಒಂದು ಬಗೆಯ ಸಸ್ಯ: ಮುಟ್ಟಿದರೆ 

ಮುನಿ: ಮುಡುಗುದಾವರೆ, ನಂಚಿಕೆಗಿಡ: ಲಜ್ಜಾವತಿ (ಮಿಗ: ೫೪-೦೦೬೯). 
[-ತೆಲು, ಮುಡುಗುತಾಮರ. ಮುಡುಂಗುದಾಮರ ] 

ಮುಡುಪಿಡು ` ಮುಡಿಪಿಡು ' ನೋ. 

ಮುಡುಪು * ಮುಡಿಪ " ನೋ. 

ಮುಡುಪುು " ಮುಡಿಪು ' ನೋ. 

ಮುಡುಪ್ಳು. ಮುಡುಬ್ಕು, ಮುಡುವು. ಮುಡುಹ್ಮು (ನಾ). ಹೆಗಲು ; 
ಭುಜಾಗ್ರ : ಅಡಿಯಂ , . - ಮುಂಯ್ಯಂ ಮುಡುಪಂ ಬೆನ್ನಂ ಕೊರಲಂ 


ನಡುನೆತ್ತಿಯನೆತ್ತಿ ಪೊಯ್ದೆರೊರ್ವರನೊರ್ವರ”  (ಗರಾಡ ೮-03) ; 


ಮೊಲೆಮೇಲಿಂ ಮೇಲುದಂ ತಂದೆಡದ ಮುಂಡು [ಇ ೫೦- ಡಿ]ಪಿನೋಳ್ನೀ 
ಡುತುಂ (ಣೇ. 3-೬೩). ಮುಡುಬ್ಕು :. " ಮುಡುಬುಶೂಲೆ ” 
ಪರಾ. ಮುಡು; ಮುಡುವಿಕ್ಕು ` ಪರಾ. ಮುಡುಹ್ಮೆ.: "ಭುಜ 


ಶಿರೆಸ್‌- ಆಂಸ ;- ಈ ೨ ಮುಡುಹು” (ನಾಕರಾ- 030) ; ಕುರುಳು 
ಬೆರಳು ಮುಡುಹು : ಮುಂಬಲ್ಲ ಕೊಳ್ಳು ನಿಜ್‌ಯವನಿಕ್ಕಿ ದಾಂಟಿದರೆ ಅಂತೆನ್ನ 
ನಂಬಾ (೧4ರ. 800) ; ಮುಡುಹಂ ಪೊಯ್ಯುಕೊಳುತ್ತುಂ (ಕುಸುಮಾ. 
0-0೬೫).  ಮುಯ್ಬು ' ಹೋ. ([ದೇ.8 ತುಳು. ಮುಡು] 
ಮುಡುಪುಕಂಡು ' ಮುಡುಪುಕೊಡು ' ನೋ: 
ಮುಡುಪುಕೊಡು. ಮುಡುಪುಕುಡು (ಕ್ರಿ). ಮಾಸಲು ತೆಗೆದಿರಿರು ; 
ಒಡೆಯನೆಂದೋ ಬಂದು ಕೇಳ್ವನು , . . ಎನುವರೊಲು ಖುಜುತೆಯಿಂದ 


ಒಡಲ. ಜಾಣಿನ. ಜೀವಶಕ್ತಿಗಳನೆಲ್ಲವನು. ಮುಡುಪುಕೊಟ್ಟನು ಭರತ 
(ಹಕುಕ: ೭೦೭)- ಮುಡುಪುಕುಡು : ಮಾತೆಮೊಲೊ . - . ಭ್ರಾತಸುತ 
ಸಖರವೊಲೊ ಪಾತ್ರವೊಂದಕೆ ತಾಂ ಕಾತರಿಸುತಿಹುದು ತನ್ನೆಲ್ಲವನು 


ನುಡುಪುಕುಡೆ ಪ್ರೀತಿಯಾ ಹುಚ್ಚು ಹಟ (ಮುಂಕುಕ- ೪3೭). 
[ಮುಡುಪ್ಪು (ಇಮುಡಿಪ್ಪು) .. ಕೊಡ್ಕು] 
ಮುಡುಬ, ಮುಡಬ (ನಾ). ಊನವಾದ ಅವಯವಗಳುಳ್ಳವನು : 
ಅಂಗವಿಕಲ : ಅಲ್ಲಿ ಕೈ ಬಲಿಯದಿರೆ ಮುಡುಬನಾ [ಸಾಣಂ. ದುಡೆಯಾ] 
ಗುತೆ, ಬಂದರ (ನಿಂಕೋರ. ಹ- ೫೦೦-೨೪): ಕೈಕಾಲ್‌ ಮುಡುಬಗಳವಟ್ಟಂತಿ 
ಕುರುಡಗೆ ಕಣ್ಣು ಬಂದಂತೆ (ಕ್ರಠುಂ. ೧೦-೨೪) ; ಎರಡುಕಾಲೊಡೆದು. 
ಹುಣ್ಣಾಗಿ ಮುದು (ಡು ಬನಾದನು (ಕೈಗೂ, 1, ೬0). ಮುಡಬ : 
ತನ್ನ ಕರದೊಳಿಹ ಚೆಂಬಿನಲಿ ಭರದಿಂದ ಪೊಡೆಯಲ್ಲೆ ಎರಡುಮೊಳಕಾಲೊಡೆದು 
ಸುರಿವುತಿರೆ ರಕ್ತ ತರತರಿಸುತ್ತಲಾ ಭಾಗ್ಯನಿಧಿ ' ಮುಡಬನಾಗಿದ: 
(ಪ್ರಾತ. ೫-೬) : ಕಡಮೆಯವರ ಮಾತೇನು ದೊರೆ ರಾಯವಲ್ಲೆ 
ಮಾಡಬಗೆ ಮನವಿಟ್ಟ ಬಳಿಕ (ಕುರೂಸಾಂ: ೦೬೦), "ಉಡುಪ" ಪರಾ. 
[ ಮುಡುಬ್ಬು * ಎ ಲೃ. / ತಮಿ. ಮುಟವನ್‌ ] 
ಮುಡುಬ್ಯು (ಕ್ರಿ). ಅಂಗವು ನ್ಯೂನತೆಯನ್ನು ಹೊಂದು ; ಊನವಾಗು: 
ಮಡದಿ ಮೊಣಕಾಲೂಜ್‌ ಬಾಗುತ ನಡೆಯೆ ಮೊಣಕಾಲ್‌ ಕೈಗಳುಂ 
ಮುಡುಬಿ [ಣಕಾ- ಮುದುಡಿ]ದಡೆ (ಎಸಫಿ. ೩೭-೫೪). 
ಮುಡುಬ್ಯು. ಮುಡುಷ್ಕು (ನಾ). ಅಂಗದ ನೂ, ನತ; ಊನ : ಕಲಿಕಾಮ 
ಭೂವರನಂಗದಲಿ ಶೂಲೆಯುದಿಸಿ ಕರಚರಣವು ಮುಡುಬುಗೆ (ನೋ: 
5-೦೬೪). ಮುಡುಹ್ಮು : "ಮುಡುಹುಗೊಳ್‌' ಪರಾ. 


೭೨೪೧ 


15 


ಸ್ಥ 


3s 


ಮುತಫರ್‌ಖಾತು 
'ಮುಡುಬ್ಯು ` ಮುಡುಪ್ರು' ನೋ. 
ಮುಡುಬುಶೂಲೆ (ನಾ). ಹೆಗಲಿನಲ್ಲುಂಟಾಗುವ ನೋವು: ಹೊಸ 


ತರುತಂಂಬಿ: 


ನಲಾಭಿದ 


ಮುಡುಬುಶೂಲೆ ಹರ (ನಕ್ಮಿಂ- ೧೭). 

ವ್ಯ (5 ಮಂಡುಪು) . ಶೂದೆ,] 

ಮುಡುಮುಡಿಸು (ಕ್ರಿ). ಫೀಳಿಡು ; ಆರ್ಭಟಿಸು (?) : ತಡಿಯೊಳೆಡೆ 
ಗೊಳದಲ್ಲಿಗಲ್ಲಿ ಗುಂರವಗಳುಂ ಕೊಡುವ ಘನತುಂಬಿಗಳ ಕಂಡು ನಿ 
ಮುಡುಮಂಡಿಸಿ ವೈರ: 


ಟ್ರ 
a 
9 
ಸೆ 
2 
ಠಿ 
ಸ 


ದಿರಿಯೆಂ (ನಂಕಾರಾ- 9-30-0೪). 


[ಮುಡುಮುಡು -.. ಎ ಇಸ್ಕು] 
ಮುಡುಮುಡು (ನಾ). ಒಂದಂ ಅನುಕರಣ ಶಬ್ದ : ದೈತ್ಯರು ಮುಡು 
ಮುಂಡು ಹಳಚಿ ಮತ್ತರಿಸಿ ಕಡಿದಾಡುದೆ ಖಿಡ್ಕಧಾರೆಯಿಂದುದಿರ್ವ 


ಕೆಂಗಿಡಿಗಳ ನೋಡುತೆಯ್ದಿದಳು (ಮೋಹಕ. ೨೯-೦೩). 

ಮುಡುವಿಕ್ಕು * ಮುಡುಹಿಕ್ಕು " ನೋ. 

ಮುಡುವು ` ಮುಡುಪ್ಕ' ನೋ. 

ಮುಡುಹಿಕ್ಕು, ಮುಡುವಿಕ್ಕು (ಕ್ರಿ). ಭುಜವನ್ನು 
ಭುಜಾಸ್ಟಾಲನ ಮಾಡು : ಕಣ್ಣ ಕೆಂಚನೆ ಮಾಡಿ: ಗಂಡುಗೆದಜ್‌ ಮಡು 
ಹಿಕ್ಕಿ ಕೆಲೆವವರ ಕಂಡಡಂಜುವೆ (ಸವ. ₹೪೭) ; ಕೈಯೆತ್ತಿ ಶೂಗಿಟ್ಟು 
ಕರೆಕರೆದು ಹಿಗ್ಗತುಂ ಮೈಯಿಕ್ಕೆ ಮಂಡುಹಿಕ್ಕಿ ಕಡುವಿಗ್ಗಿ ಹೆಚ್ಚುತುಂ 
(ಶಂಕರ, ಹ: 0೪೦-೨0). ಮುಡುವಿಕ್ಕು ; ನಲಿದು ಮುಂಡುವಿಕ್ಕಿ ಗುಮ್ಮಡಿ 
ಗೆಲವಂ ಪೆರ್ಗರಡಿಯಂತೆ ಕುಪ್ಪಿಕ್ಕಿ ಕರಂ ಕೆಲವಂ ಕಣ್ಮಪ್ಪಂ ಮುಂದಲೆ 
ದಂಖಬಿಂ ದೆಮ್ಮಸಾಲೆಯೆನುತಂ ಕೆಲವಂ ೩ರಿದುಂ ಕೊಂಬು ಕೊಳಲ 

ಕೌವರಿಗಳ 


ನುಣ್ಣರಮನಃಂಸ್ಕದೊಳ್‌ ತೋಯುತ್ತ (ತ್ರಿ ಪುರ. ೨೬-೦೩೭) 


[ಮುಡುಹ್ಯು (< ಮುಂಡುಪ್ಯ) - ಇಕ್ಕು] 


ದುಡುಹ್ಯು " ಮುಡಿಪು' ನೋ. 
ಮುಡುಹ್ಮು " ಮುಡುಪ್ಕ' ನೋ. 


ಮುಡುಹ್ಕು " ಮುಡುಬ್ಮು' ನೋ. 

ಮುಡುಹುಗೊಳ್‌ (ಕ್ರಿ). ಊನವಾಗು ; ವಿಕಲತೆಯುಂಟಾಗು 
ಕೆದೆದವು ಮೇಘದೊಳಾಡುವ ಖಗತತಿ ಮಂಡುಹುಗೊಂಡ ರೆಕ್ಕೆ ಮುರುಟಿ 
(ಗೊತ್ಮುತ- ೫-೪೨): [ಮುಡುಹ್ಕು (ಆ ಮುಡುಬ್ಯು) - ಕೊಳ್‌] 

ಮುಡ್ಡಿ (ನಾ). ಹಿಂಭಾಗ: ಪೃಷ್ಠ : ಉಟ್ಟ ಪಟ್ಟೆಯ ಕಾಸೆ, ಹೊಂಬಟ್ಟೆಯ 
ನಡುಕಟ್ಟು ಮುಡ್ಡಿಯ ಮೈಲೆ ರಾರಾಜಿಸುವ 


ಐದಂಗುಲ ಅಗಲದ 
ಕಟಿಸೂತ್ರ (ಕವಸಂ. ೩೭ ಓೀರಿಕೆ. ಅಂಬ-). [ದೇ.॥ ತುಳು, ಮುಡ್ಡಿ ; ತೆಲು. 
ಮುಡ್ಡಿ; ಮೂಡಿ] 


1ಮುಣುಂಗು " ಮುಬುಂಗು ' ನೋ. 


ಮುಣುಗಿಸು ' ಮುಖುಂಗಿಸಂ ' ನೋ. 

ಮುಣುಗು, " ಮುಟುಂಗು ' ನೋ. 

ಮುಣುಗ್ಯು ` ಮುಲುಕ್ಕು ' ನೋ. 

ಮುತ್‌ಫರ್ಜಿತ್‌ ' ಮುತಫರ್‌ಖಾತು ' ನೋ: 

ಮುತಫರ್‌ಖಾತು. ಮುತ್‌ಫರ್ಬತ್‌ (ನಾ). ೧. ಬೇರೆ ಬೇರೆ ಬಗೆಯ 
ಸಾಮಗ್ರಿ, -- ವಸ್ತು ; ವಿವಿಧ ಬಗೆಯೆ ಸರಂಜಾಮು. ೨. ಬೇರೆ 
ಬೇರೆ ವಿಭಾಗ : ಪೆಿತಫರ್‌ಖಾತಿನಿದ (3/6ರ೯-॥೩॥) ಆರುಮಂದಿ 
ಮಾತ್ಸರ್‌ಜನರನ್ನೂ ಸಹ ಚುನಾಯಿಸಿ . . . ಪಂಚಾಯತರು ಎಂದು 
ಮೊಕರರ್ಮಾಡಿದರು (ನುಹಾಕಂ- 17, ೨6). ಮುತ್‌ಘ್ಫುತ್‌ : 
೩. ವಿಶ್ರಾಂತಿವೇತನ : ಪಿಂಚಣಿ: (ಕ್ಕಿ ಗತೆ. 1%. ೬60). 

[- ಅರ. ಮುತ್‌ಫರ್ರಿಕಾತ್‌ ; ಹಿಂ. ಮುತ್‌ಥರೇಕಾತ್‌ ; ಮರಾ. 

ಮುತ್‌ಫರ್ಕಾತ್‌] 


ಮುತಯ್ಯ 


ಮುತೆಯ್ಯನ ಮಗ] (ಳಂ. 
[ಮುತ್ತು * ಅಯ್ದು (ಎ ಅಜ್ಜು] 


ಮುತಯ್ಯ (ನಾ). ಒ 


1-8. ೨೯-೦೩; ಸು. 912)- 


ಮುತವರ್ಜಿ "ಮುತುವರ್ಜಿ' ನೋ 
ಮುತವ್ವೆ ` ಮುತ್ತವ್ವೈ' ನೋ. 


ಮುತಾಕಲು (ನಾ): (?) : ೭೨ ಸುತ್ತಲೂ ವಂಂತಾಕಲಿಗೆ ದೊಡ್ಡ ೨೦ 
ಚಿಕ್‌ ೫೨ (ಏಕ. 221೬ ನಂಜಿನ. ೨6೪ ಪುರಿ 090 1847) {iN 


ಮುತಾಕು (ನಾ). (2): ೭೨ ಮುತುಕಿಗೆ ದೊ ೨೦ ಚಿಕ್‌ ೫೨ 
(os. xv; ಸಂತನ ೨೦೯. ಪುಲಿ ೦೩೯ ; 184). ತ 
ಮುತಾಬಕ* (ಅ)- ಅನುಸಾರವಾಗಿ ; ಬತಾರೀಖಿು ಛಂದ" 


೨೧ನೇ ಮಾಹೆ ಜಿಲೆ ಜೆ, ೧೧೯೭ನೇ ಹಜರೀ ಮುತಾಬಕ್‌ ಛಂದ್‌ ೨೭ನೇ 


೭೮೨ನೇ ಇಸದಿ (ಇಾಮುವಂ- 3೨೭). 


ಮರಾ. 


[+ ಅರ. ಹಿಂ. ಕ್‌ ; 
ಮುತಾಲಿಕ, ಮುತ್ತಲ್ಲಿಕ. ಮುತ್ತಾಲಿಕ (ನಾ). ಯ ವು: 
ವಿಶೇಷವಾದ ಕೆಲಸದ ನಿರ್ವಹಣೆಗಾಗಿ 
ನಿಯೋಗಿ ; ಕಾರ್ಯಭಾರಿ : 
೬.೬೬ ಮುತಾಲಿಕ ವೆಂಕಟರಾಮೈಗೆ ಬರೆಸಿ ಕೊಟ್ಟ ಕ್ರಯಭೂದಾನ ತಾಮ್ರ 
ಸಾಧನದ ಕ್ರಮಃ 


3] 


ಶ್ರೀಕೃಷ್ನರಜವಡೆಯುಲೈಯ್ಸಃ 


ಂತೆಂದರೆ (ಎಕ. 1೪ (೫) ಎಳಂದೂ- 9೪3-೬: 1763) ; 


ಕುಲಕರುಣಿ ಮುತಾಲಿಕ ತಿಂದುಪ (೩ಎ: 0೯೫೭, ಉಾಜಿರೆನ್ಲೂರ್‌, ೨೪೮-341). 
ಮುತ್ತಲ್ಲಿಕ: ಬರದಂತ ಶಾಸುಬೋಗರ ಮುತ್ತಲ್ಲಿಕ ನರಸಪ್ಪನ ಸ್ವದಸ್ತೂರ 
ಬರೆಹ (ಮೈಕ0: ೦೯೨೮ 63-96; 176). ಮುತ್ತಾಲಿಕ : ಅವರ 


ಮುತ್ತಾಲಿಕರಾಗಿ.. . ನಾವು ಆ ಧನವನ್ನು 
ಉಪಯೋಗಿಸಬೇಕು (೧ತ್ಕಾನು, ೦೭೬). 
[+ ಆರ. ಹಿಂ. ಮುತಲಿಲ್ಲಿಕ್‌; ಮರಾ. ಮುತಾಲೀಕ್‌] 
ಮುತುವರ್ಜಿ. ಮುತವರ್ಜಿ (ನಾ). ೧. ಆಸಕ್ತಿ; ಶ್ರದ್ಧೆ ; ಆಸ್ಥೆ; 
ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಕೆಲಸಗಳನ್ನು ಪ್ರಮಾಣಿಕರಾಗಿ ಮುತು 
ವರ್ಜಿಯಿಂದ ಮಾಡಬೇಕು. (ಕಾರೆತು- 060); ಅಕಿಗೆ ತಕ್ಕ ಹಾಗೆ ಮುತು 
ವರ್ಜಿಯಿಂದ ಕೆಲಸ ಮಾಡುವ ತೋಟಗಾರರಿರಬೇಕು. (ಕರರ: 0). 
೨. ಎಚ್ಚರಿಕೆ: ಜಾಗರೂಕತೆ : ನೀನು ವಾರಕ್ಷ್ಯೊಂದುಸಲ ಪರೀಕ್ಷೆ 
ಮಾಡಿಸಿಕೊಳ್ಳಬೇಕು. ತುಂಬ ಮುಂತುವರ್ಜಿಯಿಂದ ನಡೆದುಕೋಸೇಕು 
(ಶುಕತ್ಕ- ೨೪), ಮುತವರ್ಜಿ: ೨. ಆ ಆಟವನ್ನಾಡಲು ನಾನು 
ಬಹಳ ಮುತವರ್ಜಿ ಮಾಡಬೇಕಾಗಿದೆ (ರುಂ. ೨೪)- 
ಮುತುವರ್ಜಿ ವಹಿಸು, ಮುತವರ್ಜಿ ವಹಿಸು ಎ ಆಸಕ್ತಿಯನ್ನು 
ಹೊಂದು ; ಶ್ರದ್ಧೆ ವಹಿಸು : ನನ್ನನ್ನವನು ಸ್ತುತಿಸುತ್ತಿದ್ದೆನೇ 'ಹೊರತು 
ಅಪ್ಪೇನೂ ಮುತುವರ್ಜಿ ವಹಿಸಲಿಲ್ಲ (ಫ್ಯನರು- ೨೦೪) ಸ ಅಷ್ಟು ಮುತವರ್ಜಿ 
ವಹಸಿ ಮಾಡಿದ್ದ ಏರ್ಪಾಡುಗಳೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಪ್ಲೇಗಿನ 
ಅವಾಂತರದಿಂದ ಧ್ವಂಸವಾದುವೆಲ್ಲ (ಕಂಗಳ. ೦೨೮). 
[..ಆರ, ಹಿಂ. ಮುತಾವಜ್ಮಹ್‌; ಮರಾ. ಮುತವಜೆೇ; ಮುತವಜ್ಞೇ, 


ಬಡವರ ಉದ್ಮಾರಕ್ಕುಗಿ 


ಮುತ್ತ “ ನ ' ಪರಾ. 
ಮುತ್ತ (ನಾ). ೧: ವಯಸ್ಸಾದ ವ್ಯಕ್ತಿ; ಮುದುಕ; ವೃದ್ಧ: 


ಕಿಟಿಯಂ ದತ್ತಂ ಧನದಂ ಬಲೀಯಂ ತೊಳಿಸಿದಂ ಗೃಹಸ್ಥನೆನ್ನದೆ 
ಮುಂಬಿಟ್ಟಜಲ ಕೊಲುಶಿರ್ಪ ಜವನೆಂಬಜೀಕೆಯ ಪಗೆವಂಗದೆಂತು 
ಪಂಗಿಗನಪ್ಪೆಂ (60ಫ- ೪-೭೭) ; . ಮುಂತ್ತನಿವಂ ಕೂಸಿದಂ . . . ಎಂದಿಂತು 
ಮದೋನ್ಮತ್ತಂ ಬಗೆದಪನೆ ಬಗೆಯನಂತೆಕರ;ಜಂ/ (ಕಳಗ: ಊತ). 


೨. ಅಜ್ಜ; ತಾತ: ಶ್ರೀಮತು ಶ್ರೀಬಿಟ್ಟಿವುಯಂನ ಮಂತ್ರಂ ವಿನಯಾದಿತ್ಯ 
ಹೊಯ್ಸಳಿದೇ(ವರ ರಾಜಂ (ಎಳ. ೪1: 3ಕ್ಕತು. ೩೮-೪: 102). ೩. ಹಿರಿ 


೬೨೪೨ 


20 


30 


ಮುತ್ತಬ್ಬೆ 


ತನವುಳ್ಳವನು : ಗಣ್ಯ : ನೆಲೆವೆತ್ತ ಮುತ್ತರಿಂ ಮಿಗೆ ನೆಲೆದೆತ್ತೆಂ ಚಾರು 
(ಗು). ೪. ವಯಸ್ಸಾದ ; ಮುದ್ಚಿನಿ 


ರಾಜಂ (ಕು. 3-೬). 


್ರಾಣ್ಮ ' ಪರಾ. ೫. ಹಿಂದಿನ : ಪೂರ್ವಿ 


ಮೂವರ ಭವಪಂಚಕಪ್ರಪಂಚಿತಪ್ರೀತಿನಿಮಿತ್ತ೦ (ಅರ್ಥನೇ 
೬. ಇಳಿಯುವ ; ಅಡಗುವ : "ಮುತ್ಸಂಜೆ” ಪರಾ. 
ಮುತ್ತರ್‌, ಮುತ್ತವರು (ಬಹುವ) : ಮುತ್ತರುಂ ಕುರುಡರುಮಿನ 


pt 


- PY 


ಸುಂಿಗೇಳ್‌ ಮಗನೇ (೭0ಕಠಾ, 0೩-೦. 


ಮು 


; ನಿನ್ನನು ಹೆತ್ತವರು ಮು: 
ಪದಾ: 


ವರು ಮುನಿಗಳು. 


ವರ್ತಿಸುವಳಾಜೆ ಯಲಿ 
Ky 


[ಆದುದ್ಯು, 


೫ ಮುತ್ತಂಡದಲಿ ದಾನ 

ತಾನಿತ್ತೆನಯ್ಯನೊಳಾಡಿ ಪ್ರಾಣವಮಂ 
೧-೦೯-೩೭). [ಇಮೂಲು - ತಂಡ] 

ಮುತ್ತಂದೆ (ನಾ). ಅಜ್ಜನ ಅಥವಾ ಅಜ್ಜಿಯ ತಂದೆ; ಮುತ್ತಾತ : 


ವರು ಪೊಯ್ಯಲಾಗಿ 


(ಅಕ್ಕಳ 


ತ್ತಾ ಬಂದಿದ್ದಾರೆ (ಕೂ), 
ಮುತ್ತಕ " ಮುಟ್ಟುಗ ` ನೋ. 


[ಮುತ್ತ್ಯ 4- ತಂದೆ] 


ಮುತ್ತಗ ` 
ಮುತ್ತಜ ' 
ಮುತ್ತಜ್ಜ, ಮುತ್ತಜ (ನಾ). ವ ಮಂತ್ತಂದೆ: ಅರಿಕೇಸರಿಗೆ ಮುತ್ತಜ್ಜ 


ನಾದ ಅವನು ಅರಿಕೇಸರಿಯೊಡನೆ ಹೋರಾಡಿದನೆಂಬುದನ್ನೂ ಒಪ್ಪೆಲಿಕ್ಕಾ 
ಗುವುದಿಲ್ಲ (ಉರೋಃ- ೦6); ಬಡತನವು ಜೆಚ್ಚಿದ್ದುದರಿಂದ ರೈತರು `ಅಜ್ಞ; 
ಮುತ್ತಜ್ಜ! ರು ಹೂತಿಟ್ಟಿದ್ದ ರೂಪಾಯಿಗಳನ್ನು ಕೊಟ್ಟಿದ್ದರು (ಹುಶ್ಶಿಪ, ೩) . 
ಮುತ್ತಜ ; ಶ್ರೀಮತು ಹಟಿಹೊಳಲೂರ ಗೌಡುಗಳ 'ಮಂಮಕ, ಕಳು 
ಮುತ್ತಜ ಬದ್ರಪ್ಪಗೌಡನೆ ಮಗ... ಮಾಡಿದ್ದು ದೇವಸ್ಥಾನ ದೀಪಮಾಲೆ 
ಕಂಭ ಸಹಾ ಕೆರೆ ಸಹಾ ೨ (ಬಳು. ೪111, ಶಿನಮೊ ೯3-0; 7) 
[ಮುತ್ತೆ 4 ಅಜ್ಜ] 

ಮುತ್ತಜ್ಜಿ (ನಾ) ಅಜ್ಜಿಯ ಅಥವಾ ಅಜ್ಜನ ತಾಯಿ : ಆವರು ತಮ್ಮ 
ಮುತ್ತಜ್ಜಿಯ ಕಾಲದ ಒಡವೆಗಳನ್ನು ಹಾಗೆಯೇ ಕಾಪಾಡಿಕೊಂಡು ಬಂದಿ 
ದ್ದಾರೆ (ರೂಂ). [ಮುತ್ತೆ 3 ಅಜ್ಜಿ) 


ತ. 

ಮುತ್ತಡಸು (ಕ್ರೆ)- ಮುತ್ತನ್ನು ಹದಿ, - ಮೆಟ್ಟು,- ಕೊರಿಸು : ಇತ್ತೆಆ 
ದೊಳು ನಿಂದಿಹ ಜೀವರನ್ನದೆ ಪುತ್ತಳಿಗಳು ಸೊಡರ್ವಿಡಿದು ಮುತ್ತಡ ಡಿ 
ಸಿದ ಮಹದುಪಕರಣಗಳಿಂದೆ ಚಿತ್ತಯಿಸಿದುವನ್ಲಿಲ್ಲಿ (ಶೋಡತ. ೨3-೪). 

[ಮುತ್ತು 4 ಅಡಸು] 

ಮುತ್ತತ್ತಿ (ನಾ). ಒಂದು ಸ್ಥಳದ ಹೆಸರು : ನನ್ನಿಯ ಸೇಕರ ಶ್ರೀ 
[ಮುಂ] ತ್ತತ್ತಿಯಂ ನಾಗಕುಮಾರಯ್ಯಂಗೆ ಕೊಟ್ಟಿದೆನ್ನೊಡೆ (ಎ೫. ಳೂ (2) 
ತಿರುವು. ೩೪-8; ಸು. 9ನಯ ಕತ). [?] 

ಮುತ್ತಪ್ಪ (ನಾ). ಅಜ್ಜನ ಅಥವಾ ಅಜ್ಜಿಯ ತಂದೆ; ಮುತ್ತಾತ ; 
ಈತನು ನಹುಷನ ಮಗನಾದ ಯಯಾತಿರಾಯನು ; ನನಗೆ ತಂದೆಯು 


೬. - ನಿಮಗೆ ಮುತ್ತಪ್ಪನು ಆಗಬೇಕು (೪೮. ೦೭); ನಮ್ಮ ಮುತ್ತಪ್ಪ 
ನಾದ ಹಿರಣ್ಯಕಶಿಪುವು ಧರಿಸಿದ ಉಂಡಲವು ಇವು (ಕೃಷ್ಣರಾ ೩-೪) 
[ಮುತ್ತ 4 ಅಪ್ಪೈ] 
ಮುತ್ತಬ್ಬೆ (ನಾ), ೧. ಮುತ್ತಜ್ಜಿ. ೨. ತಾಯಿಯ ಅಥವಾ ತಂದೆಯ 

ತಾಯಿ : ಅಜ್ಜಿ: ಪೆಅರ ಕಿ.ಆಿಸಿಲೊಳೆದು? ಬ್ಬೆಯನಿಂ 


ಯುಂ ಮುತ್ತೇ 


ಮುತ್ತಮ್ಮ 


೭೨೪೩ 


ಸಾರ್ದು ಬರಗುಗೆಯ್ದುಣೆ (80%. (೬ 2); ಪಡುವಳ್‌ ಕೀಟಯೊಳಿಮ್ಯ! 


ತೊಟ್ಟು ಪಡುವಳ್‌ ಮುುತ್ತಬ್ಬೆಯಾ ಕೋಣೆಯೊಳ” (ಕಾಲ್ಮಾರ: ೩೦೬) ; 
ಮುತ್ತಬೈಯುಂ ಪೆತ್ತ ಶಾಯುಂ ಮೈತ್ಯುನಿವಾಸಮಂ ಪುಗಲು 
[ಮುತ್ತ್ಯ ಅಬ್ಬೆ] 
ಮುತ್ತಮ್ಮ, (ನಾ). ಇ ಮುತ್ತಂದೆ: ಇಂದ್ರನೆಂಬ ವಿದ್ಯಾಧರಚಕ್ರವರ್ಶಿ 
ನಿಮ್ಮ ಪರಿಯ ಮರಿತ್ತಮ್ಮನಪ್ಪ ಮಾಲಿಯೆಂ ಕೊಂದು ನಮ್ಮನ್ವ ಯದಿಂ 
ಬಂದ ಲಂಕೆಯಂ ಕೊಟ್ಟೊ:ಡೀತನದೆನಾಳುತ್ತಿರ್ಪಂ (ಶಾಕಾನಾ. 0೦-೧೫೪), 
[ಮುತ್ತ -- ಅಮ್ಮ] 
ಮುತ್ತಮ್ಮ, (ನಾ)- ಒಬ್ಬಾತನ ಹೆಸರು: ಕೇಸವಾದಿತ್ಯರ ದೇಗುಲ 
ಸಿದ್ದೀಸ್ವರ ಮುತ್ತಮ್ಮನ ಕಲ್ಲನ್ನನ್ನ ಮಕ್ಕಳಿರ್ವ್ವರ ಕಲ್ಲ ಮಡಿಸಿದನ್‌ 
ಸ್ವ: ತ್ರಮ್ಮನ ಕಲ್ಲನ್ನನ್ನ ರ್ವ್ವರ ಕಲ್ಲ 
(Maa xr-i ೬; 933) - [ಮುತ್ತಾ -- ಅಮ್ಮ] 
ಮುತ್ತಯ " ಮುತ್ತಯ್ಯ ' ನೋ. 
ಮುತ್ತಯಿದೆ " ಮುತ್ತಯ್ದೆ ' ನೋ. 
ಮುತ್ತಯ್ದೆ: ಮುತ್ತೆಯಿದೆ, ಮುತ್ತೈದೆ (ನಾ). ೧. ವೃದ್ಧಳಾದ 
ಸುಮಂಗಲಿ : ಶೋಭನಾರ್ಥಕ್ಕಾದಡಂ ಕೆಲವಾಭರಣಮಂ ತೊಡಿಸವೇಳ್ಳು 
ಮದೇಭಗಮನೆಗೆನುತ್ತೊಸೆದು ಮುತ್ತಯ್ಯ [ಶಕಾಂ. ತ್ರೈದೆ]ಯರು ಬಂದು 
ವಿ: ಸುಮಂಗಲಿ; ಸುವಾಸಿನಿ ; ಮಿಡಾಕಿದೆ 
ಮುತ್ತಯ್ದಯ ಮೂಗುತಿ ಹರಳಂತೆ 
ನಿತ್ತಯ್ದೆ ಕೆಯ್ಯ ಭಿಕ್ಷೆ ಮೂರು ಒಡಿ ಸಾಕು (ಣರ): 
ಎ. ಮುತ್ತಯಿದೆಯರೂ ಉಂಭ ಧರ್ಮ ಆಚಂದ್ರಾರ್ಕ 
ವಾಗಿ ನಡವ ಹ; ಮಾಡಿದ ಧರ್ಮ (ಕ್ಕಿ: 0,೪, ೧೮-೩5 2495) - 
ಮುತ್ತೈದೆ : ೩. “ಚಿರಂಟೀ. ಸುವಾಸಿನೀ-ಈ ೨ ಮುತ್ತ ದೆಯ ಹೆಸರು” 
(mex: 901); ಜಗವೆಲ್ಲಾ ಅಜೀಯಲು ಎನಗೊಬ್ಬ ಗಂಡನುಂಟು ಆನು 
ಮುತ್ತೈದೆ ಆನು ನಿಟ್ಟಿದೆ (8ನ: ೫0); ವಿಲುಸದಿಂ ಹಾಡಿದರು 
ಮಹಾಪುರುಷರು . . . 


ಕುಂಕಂದು  ಫಲಪುಪ್ಪತಾಂಬೂಲಗಳನೂ 


(ಕಿಶ್ಮಾಸ್ರ್ರ- ಇ-೫೩ ಈ). 


(ಏಸಕ- ೯-೩೪). 


ಮುತ್ತೈದೆಯರು ಶೋಭನವ (ತಳತ: ೬ 


ಶಿವ 
ಸತ್ಮರಿಸಿದೆನೆ (ಶ್ರೀರಾಡು- ೬). 
ಮಾತ್ರೈದಾಗು, 


ದಕ್ಷಿಣೆಯನ್ನೂ ಇತ 


ಮುತ್ತಯ್ದೆಯಾಗು , ಮುತ್ತೈದೆಯಾಗು ಇ. 


ಗಂಡನುಳ್ಳವಳಾಗಿರು ; ಸುಮಂಗಲಿಯಾಗಿರು : ಚಿತ್ತಜುರಿಯನೊಲಿಸಿ 
ಗಂಡನಸುವಂ ಪಣೆದು ಮುತ್ತಯ್ದೆಯಾಗಿ ಕೆಲದಿನಮಿರ್ದು ಚೆನ್ನೈ ಬಳಿಕು 
ತ್ತದುದ ಪದವಿಯ ಪಡೆದಳು (ಕೆಂಪು. 83-18); ಮುತ್ತ ದಾಗಿರಬೇಕು 
ಮುದದಿಂದಲಿಿ ಹತ್ತುನೂಳುನಾಮದೊಡೆಯ ಹರಿನಾಮ ವತಿಯಿಂದು 
(ಫುಕೆಂಡ... ೧-೩೪ ಸರ್ವರೂಳಗೆ ಮುತ್ತ್ವೈದೆಯಾಗಿರ್ದ 
ವೈಥವ್ಯವನಾಂತು (ಕೋಕಳ: 6-೩೬)- ಮುತ್ತೈೈದೆಪ್ಪೂಜೆ ಎ 
ಕೋಮಟಿ ಜನಾಂಗದವರ ಮದುವೆಯಲ್ಲಿ ನಾಲ್ಕನೆಯ ದಿನ 


ಮಾಡುವ ಒಂದು ವಿಧಿ; 
ನೆನಪಿನಲ್ಲಿ ಮಾಡುವ ಪೂಜೆ: 


ಹಿಂದೆ ಸುಮಂಗಲಿಯಾಗಿ ಸತ್ತವರ 
(ತನ್ಕ: 1೪ 0), ಮುತ್ತೆ ದೆ ಬಾಗಿನ 
ಶುಭೆಸಂದರ್ಭಗಳಲ್ಲಿ ಸುಮಂಗಲಿಯರಿಗೆ ಕೊಡುವ ಬಾಗಿನ; 
ಗೌರಿಪೂಜೆಯನ[ತರ ಸುಮಂಗಲಿಯರಿಗೆ ಮುತ್ತ್ವೈದೆಬಾಗಿನ ಕೊಡುವುದುಂಟು 
(69). ಮುತ್ತೈದೆಸಾವಿತ್ರಿ (ಪುರಾಣಗಳಲ್ಲಿ ಹೇಳಿರುವಂತೆ. 
ಸತ್ತ ಗಂಡನನ್ನು ಯಂಮನಿಂದ ಮರಳಿ ಪಡೆದು) : ಶಾಶ್ವತವಾದ 
ಪಡೆದ ಮದ್ರದೇಶದ ಅಶ್ವಪತಿಯೆಂಬ 
ರಾಜನ ಮಗಳು: ಮುತ್ತೆ ದೆಸಂವಿತ್ರಿಪೂಜೆಗಳು ನಡೆದವು (ಕಾಂತರಾ- ೧೦೦) 
ಮುತ್ತೈದೆಸಾವು ಎ ಗಂಡನಿಗಿಂತ ಮೊದಲು ಹೆಂಡತಿ ಪಡೆಯುವ 
ಸಾವು ; ಸುಮಂಗಲಿಯನಾಗಿ ಸಾಯುವಿಕೆ ; ಮಲ್ಲಿದೇವರ ಬಳಿ ಕೇಳಿ 


48 


ಕೊಂಡದ್ದು ಮುತ್ತೆ ಸದೆಸಾವನ್ನು [| (3ೌಂದಸ « 485)- 


ಮುತ್ತರ[ 


[ಇ ಮುತ್ತ್ಯ 4 ಅಯ್ಯ್ಯೈ/ತುಳು, ಮುತ್ತಯಿದೆ, ಮುತ್ತೈದೆ ; 
ತೆಲು. ಮುತ್ತಯಿದುವ, ಮುತ್ತೆ ದ, ಮುತ್ತೆ ದುಪ] 
ಮುತ್ತಯ್ದೆ ತನ, ಮುತ್ತೈದೆತನ (ನಾ) ಸುಮಂಗಲಿಯಾಗಿರುಿಕೆ ; 
ಸುವಾಸಿನಿಯಾಗಿರುವಿಕೆ ; ಉದಯಹತಿ ತನ್ನ ನಲ್ಲಂ ಉದಧಿಯೊಳಳ 
ಯಲೈ ತನಗೆ ಮುತ್ತಯ್ದೆತನಕ್ಕಿದು ಸಲ್ಲದೆನುತ್ತುಂ ಹಾರದ ಮಣಿಯಂ 
ಕಳಲುದಿರ್ದವೊಲುಡುಗಣಮೆಸೆಗಂಂ (168: ೪-೯೩ ಅರಕರ್ಸ; ಓಸರಿಸುತಿದೆ 
ಮುತ್ತಯ್ದೆ [೫ಕಾಂ- ಮುತ್ತೈದೆ, ನಟ್ಟೆದೆ]ತನವೆಲೆ ಸರಮೆ ಕಳುಹಿ 


ಬೇಗ ಪತಿಯೆಡೆಗೆ (ತೊರಕು- ೬-೦೨-೩೪): ಬಾಲೆಗೀ ಲಕ್ಷಣಂ ಮುತ್ತಯ್ದೆ 
[೫3೫೨ ಮುತ್ತೆ ೈದೆ]ತನಮಾಗಲರಿಯದು (ಕೈಬಳಾ. ೩-೫); ಅವಳ 
ಮುತ್ತಯ್ದೆತನ ತನ್ನ ಮಟ್ಟಿಗೇ ಗುಟ್ಟಾಗಿದ್ದ ವಿಷಯ (ರಕ. ೯0): 


ಮುತ್ತೈಡೆತನ : ಎಳಸಿ ಮುತ್ತೈದೆತನದಲಿ ಮುಂಜಿ ದೋದಣೆಂ 
ಕಳುಹಿಕೊಡಬೇಕೆಂದು ಮೈಯಿಂಕ್ಕಿ ಬೇಡಿಕೊಂಡಳು ಗಂಡನಂ ಚಂದ್ರಮತಿ 
(ಹತಾ: 00-30); ಕೇಳಿದಳು ಹರುಷದಲಿ ಪತ್ರಕರೇಳಿಗೆಯ ಮುತ್ತಿ ದೆ 
ತನದಲಿ ಬಾಳುವೆಯ ಕೈಕೊಂಡೆನೆಂದಳು ನಗುತ ಗಾಂಧಾರಿ (ಸುರಶ- 30-ಬ); 
ದುನದೊಳು ನೆನೆದೊಡೆ ಬರ್ಪ ನಿನ್ನಾಳ್ವೆ ಮನಸಿಜನೆನಿಸಿ - ಜದಿಪನೆಂದು 
ಮುತ್ತ್ವೈದೆತನವಿತ್ತನೀಶ್ವರ ರತಿಗೆ (ಆಪತ: 6-10).[ಮುಂತ್ತೆಯ್ದೆ .._ 1 
ಮುತ್ತಯ್ಯ, ಮುತ್ತಯ, ಮುತ್ತಿಯ. ಮುತ್ಕ. ಮುತ್ಯಾ, ಮುತ್ತಾ 
(ನಾ). ೧. ಅಜ್ಜಿಯ ಅಥವಾ ಅಜನ ತಂದೆಃ ಮುತ್ತಾತ; (9)- ೨. 
ತಾತ್ಯ ಅಜ್ಜ; ಮಾರ್ತ್ತಣ್ಮಯ್ಯಂ ತಮ್ಮು ಮುತ್ತೆಯ್ಯಂ ಮಾಡಿಸಿದ ಬಸದಿ 
ಯಂ ಪಡಿಸಿ... ತನ್ನ ಕೀರ್ತ್ತಿಶಿಳಾಸ್ತಂಭಮನಾಚನ್ನಾ )ರ್ಕ್ಯತ್ತು. 
ರಂಬರಂ ನಿಲಿಸಿದ (98%. ೫1-5, ೬6-6೬; 2045); ಅಪ್ಪನು ಡೋಹಾರ 
॥ಕ್ಕಯ್ಯನಾಗಿ ಮುತ್ತಯ್ಯ ಚಿನ್ನೆಯ್ಯನಾದರೆ ಆನು ಬದುಕೆನೆ (ಬವ. ಆಖ) 
ಗುರುವಲಾ ಮುತ್ತಯ್ಯ ನಮ್ಮನು ಹೊರೆದ ತಂದೆಗೆ ತಪ್ಪಿದರು ಕಡುನರಕ 
ಗಳು ಪಾಂಡವರು (ಉವ್ಮಂೀ- 00-03). ೩. ಮುದುಕ : ವೃದ್ಧ ; 


ಮುತ್ತಯ್ಯೆ ಚೆದುರಿದೇನು (ಣವ್ಮಾವ- ೩೦೨), ಮುತ್ತೆಯ್ಯ ಮುಳುವಜಳು 
ಅತ್ತ (ಅರಳು. 2೫-0): ಮುತ್ತಯ: ೧. ಮುತ್ತಯ ಸರಸಿಜಾಸನ ನಮ್ಮ 
ಹಿರಿಯರ ಹೆಸರ ಕಿದಿಸದಿರು (198ರ: ೧9-೨೩): ಭೂಪರ ಪಿತಪತಾಮಹರ 
ಅವರ ಮುತ್ತಯ ಬದರಿಕಾಶ್ರಮಧಿ ಕೃತುಸಹಸ್ರದನಂತಕೋಟಿ ಕ್ಷಿತಿ 
ಯೊಳುಳ್ಳೆ ಸಮಸ್ತತೀರ್ಥದ ಗತಿಯನೀವ ಮಹಾರುಭಾವರ ಪಿತನು 
ನಡೆತಂದ (ಸಂತ. 4-೧): ಪಿ. ಮುತ್ತಯನ ಕರತಳದ ಧನುವನು 
ಕತ್ತರಿಸಿದನು (ಕುಪ್ಮಾಳೀ- €-1೭); ಕುಶನಸೆ ಕೇಳ್ಳೆ ನಿಮ್ಮ ಮುತ್ತಯ 
ದಶರಥನು ಮಾಡಿದ ಮಹಾಧ್ಯರದೆಸಕಕಿದು ಹೊರ್ಯಕ್ಕೈಯೆನಲು ಮಾಡಿದನು 
ಸತ್ಯ್ರತುವ (ತೊರ, 0-03-3೭). ಮುತ್ತಿಯ : ೧. `ಮುತ್ತಜ್ಜ- 
ಮುತ್ತಿಯ (ಮುತ್ಯಾ)" (ಕಾನ): ಮುತ್ಯೆ : ೧. ನಮ್ಮ ಅಜ್ಜ 
ಮುತ್ಮಂದಿರು ಈ ಪಟ್ಟಣವು ಬುನಾದಿಯಿಂದಿರುತ್ತದೆಂದು ಹೇಳುವರು 
(ಮುಂದಿಯಿ- ೩-೨೩೭)- ೨. ಬಲ್ಲಿದ ಕಂಸನ ಮುರಿದಿಟ್ಟು ಕೋಲು ಉಲ್ಲಾಸದಿ 
ಹೆತ್ತಾ ತಾಯಿಯ ಕಡೆಯಿಲ್ಲದೆ ಬಿಡಿಸೀಸಲ್ಲಿಸಿ ಮಂತ್ಯಗೆ ಪಟ್ಟವ ಗಟ್ಟಿದ 


ಕೋಲು (್ರಳ್ಮಪ- ೬೦): ಮುತ್ಯಾ ; ೧. ಅಜ್ಜ ಆರುಕಲೆ ಮುತ್ತಾ 
ಮೂರುತಲೆ ನಡೆದುಬಂದುದೇದು: ಹೇಳಿದರು (೧೫೭: ೬ಬ), 
೨. ಶ್ರೀವಿಜಯದಾಸರ ತಂದೆಗಳು ಶ್ರೀನಿವಾಸಪ್ಪ ನವರಿಗೆ. ಮತ್ತು ದಾಸರ 


ಜ ಈ ಉಭಯರಿಗೆ ನಾಯಿಯ ಜನ್ಮ ಬಂದಿತ್ತಂತೆ (01a. one). 
ಮುತ್ತ್ಯಾ;2- ಹೆತ್ತ ತಂದೆ ಯನ ಯವೆ ಮುತ್ತ್ಯಾನ ಪ್ರಸ್ತಾಪದ ಹೇಳುವ 
(ese. 066-೩0).- [ಮುತ್ತ . ಅಯ್ಯ] 

ಮುತ್ತರ (ನಾ)- ಮೂರುಬಗೆ, - ವಿಧ : ಇದು ಪೃಥ್ವಿಯೊಳಗಣ 
ಮುತ್ತರದ  ಅಚ್ಛಿಗು ಇದ : ಬಿಡಿಸಾ ನಿಃಕಳಂಕಮಲ್ಲಿಕಾರ್ಜುನಾ 


(ಶೋನ, ೦೬೨-೬೦೬) [ಓಮೂಜು 4 ತರ್ಕ (ಇತರಹ)] 


ಶ್ರೀಮದೆಅಕಿಯಪ್ಪರಸನ* 
ಸಾಮನ್ತೆಂ ಶ್ರೀಮುತ್ತರ 


ಆವನ 


» » ಅಸನ್ನಿನಾಡನಾಳುತ್ತಿರೆ (ಕ, ೫೪ 56%. ೨೧1-೩; 


[ಆ ಮುತ್ತರಸ] 


ಸು. 190). 
ಮುತ್ತರಸ (ನಾ). ಒಬ್ಬಾತನ ಹೆಸರು : ಕೆಟ್‌ಗೂಳೆ ಮದವ ಮುತ್ತರಸರ 


ಮರಪ್ಪನೆ ಪರಮಿಳ್ಳಿ ಎ: ವೀರಸ್ವರ್ಗ್ಯಂ ಫೊಕ್ಕಂ (ಎಳ. ೩೫, ಮತ್ಕಣ- 


೪೭4; ಸು. 730) ; ಮುತ್ರರೆಸರ್ಮನೆಯಿಂ ಪಡುವಾಯ್ಕನೆಯುಂ 
ಮುತ್ತರಸರ ಊ (os: 111, ಹರವು. coa-a: 72. 910), 


ಮುತ್ತಲ “ಮು 

ಮುತ್ತಲ್ಲು "ವಖಿಚ್ನೆಲು' ನೋ. 

ಮುತ್ತಲ್ಲು ನಗ ನೋ. 

ಮುತ್ತಲ್ಯು (ನಾ). ಒಣಗಿದ ಬೇರು: ಆಡುಗೋಗೆಯ 
ಅಮರದವಳ್ಳಿಯ ಮುತ್ತಲು, ಮುಳ್ಳುಸೊಂಡೆಯೆ ಮುತ್ತಲ್ಲು 
ಮೂರನ್ನು ಕತ್ತರಿಸಿ ಜಜ್ಜುಗುಟ್ಟಿ ಕಷಾಯವಿಟ್ಟು . . ೩ ಸೇವಿಸುತ 
ಬರಲು. - . ಹಳೆಕೆಮ್ಮಲು, ಉಬ್ಬಸ ಸಹ ಪರಿಹಾರವಹುದು (ಸಳನ್ಮಿ- ೨೨೩), 

ಮುತ್ತಲೆ (ನಾ). ಮೂರು ತಲೆ : ಅವನ ತಲೆಗೆ ತಲೆಯ ಪಳಿಯಿಂದರಿದು 
ತಿರುಕೊಳವಿನಾಚಿ ಮಡಗಿದರೆ ಮುತ್ತಲೆಯೊಡನೆಯೊದಖ್‌ತ್ತು ಶಿವಮಂತ್ರವ 
(ಉತ ೯-೩9); ಮುತ್ತಲೆ, ಮೂಜಂತಲೆ (ಕಾನು ೩೬೦ ಕ್ರದೋ). 

[ಆ ಮೂಜು 4 ತಲೆ] 

ಮುತ್ತಲ್ಲಿಕ 'ಮುತಾಲಿಕ' ನೋ. 

ಮುತ್ತವರ (ನಾ). 2ರೆತನದ ಹೆಸರು: ಇದಾ ಪಡೆದೊರ' 
ಸುಸೇನವದಿಯರ ಸ್ವರ್ಣ್ಣಗೋಸಾಸಿ ಮುತ್ತವರರ ಅದಿವಂಸಸೆಟ್ಟಿಯ 
(ಎ3 1%, 33-00; ?)- [?)] 

ಮುತ್ತವ್ವೆ, ಮುತೆವ್ವ (ನಾ). - ಮುತ್ತಜ್ಜಿ: ತಮ್ಮ ಮುತ್ತವ್ವ 
ಲಚ್ಚಿಯಬ್ಬರಸಿಯರು ಮಾಡಿಸಿದ ಬಸದಿಯಲಿರ್ಪ್ಪ ರಯ) ಸಿಯರಾಹಾರ 


ದಾನನಿಮಿತ್ತಂ 


ಮುತ್ತಲು, 
ಈ 
CR 


ಒಂದು 


ಮೂಜು ಪಣಮಂ ತೆತ್ವುಂಬಂತಾಗಿ ಬಿಟ್ಟರು 
(ಎ3: ೫3111, ೧೭೩೯೪5; 1145): ಮಖತ್ತುಗವೆ ಮುತ್ತವ್ವೆ ಚಂಗಳಿ 
ಆತ್ತಿಯೇ ನಾನಿಹಗಿಹುದು ನಿನಗರ್ತಿಯೇ (04%. ೪೩-49): ಮುತ್ತವ್ವೆ 
ತಮ್ಮ ಮುತದ್ವೆ ಲಚ್ಚಿಯಬ್ಬರಸಿಯರೆ (ರೊಂಕಶಾ ೦೯೯೦, ಶರತಗಾಡು- 
೬೨-೪೫; 1067). [ಮುತ್ತ - ಆವ್ವೈ] 

ಮುತ್ತಲ” (ನಾ). ಮೂರುಸತ್ತಿಗೆಗಳು : ಮುಕ್ಕೋಡಿ. ಮುತ್ತಟಕಿ, 

* ಮುಕ್ಕುಪ್ಪೆ (ರಣ್ಗಾನು, 000 ಪ್ರಮಾ): [ನ ಮೂರು . ತಬ] 

ಮುತ್ತಾಣ್ಮ (ನಾ). ವಯಸ್ಸಾದ ಗಂಡ: ಏಂ ನಿಷ್ಕರುಣಿಯೊ 
ಪಸುಮಗನೆನ್ನದೆ ಮುತ್ತಾಣ್ಮನೆನ್ನಬೆ ೬. ಮುಂಬಿಟ್ಟು ಕೊಂದಪಂ 
ಯೆಮರಾಜಂ (6ಫು. 00-೨೩)- [ಮೆಂತ್ರ್ಯ + ಆಣ್ಮ (ಆಆಳ್ಕ)) 

ಮುತ್ತಾತ (ನಾ). ಇ ಮುತ್ತಂದೆ: ``ಪ್ರಪಿತಾಮಹಃ..೧ ತತ್ತಿತಾ. . 
ತಂದೆಗೆ ಪಿತಾಮಹ, ಮುತ್ತಾತ? (ಹರಾ: 0೩೬) ಇಲ್ಲಿ ನಮ್ಮ ಮುತ್ತಾತ 
ಅಂದರೆ, ಭೀಮರಾಯರ ತಂಗಿ ಬಳಗದವರು ಒಬ್ಬರಿದ್ದರೆಂತೆ (ಮಕೆಳ. 60): 
ತಾತನೋ ಮುತ್ತಾತನೋ ಹೆತ್ತಯ್ಯನೋ ಕಟ್ಟಿಸಿದ ಮನೆಯಲ್ಲಿ ಅವರ 
ಸಂತತಿ ವಾಸಿಸುತ್ತಾರೆ (ನತೆರಾ. 11 ೯೩೪). [ ಮುತ್ತ್ವ 2. ತಾತ] 

ಮುತ್ತಾರ (ನಾ). ಮುತ್ತಿನ ಸರ ; ಮೌಕ್ಷಿಕದ ಮಾಲಿ : ಇಡದೊತ್ತಿಂ 
ಮೊಲೆ ಮುಂದೆ ಪಾದೆ ಕುಣಿಯುತ್ತೆತ್ತಾಡೆ. ಮುತ್ತಾರಮುಂ ... 
ಕಾದಲೆಯರ್ಕಳಲ್ಲಿ ಮೆರೆವರ್‌: ಚಿಂಡಾಟದೊಳ್ರಯ್ಯದಿಂ (ಮೈಸೂರಿ- ೩-೨೪). 


[ಆ ಮು ಸ್ಯ * ಆರ್ಕ. / ತಮಿ. ಮಂತ್ತಾರದು, / ಸಂ. 
ವರುಕ್ತಾಹಾರ] 


೭೨೪೮೪ 


30 


ಮುತ್ತಿಸು 


ಮುತ್ತಾಲಿಕ ' ಮುತಾಲಿಕ `ನೋ. 
ತ್ತಿಂಥಿಬೋಯ (ನಾ). ಒಬ್ಬಾತನ ಹೆಸರು: ಮುತ್ತಿನ್ನಿಬೋಯಸ್ಯ 
ಳೌಜ್ಜೆಲ್ಯಗೋತ್ರ ವೆಣ್ಣಿ 


ಮರ್ಮ್ಮಣ (26. ೪1), ೦65-9೬ ; 689), 
[? + ಜೋಯ ] 


ಮುತ್ತಿಕ್ಕು 'ಮುದ್ದಿಕ್ಕು' ನೋ. 

ಮುತ್ತಿಗೆ (ನಾ). ೧. ಆವರಿಸುವಿಕೆ ; ವ್ಯಾಪಿಸುವಿಕೆ; ಹಬ್ಬುಗೆ : 
ಸುಡುವ ಹೊಸವಿಷದುರಿಯ ಮುತ್ತಿಗೆಯ ನಡುವಿರ್ದ ಮೃಡಂಂತೆ 
[ಜು ನಡುವಿರ್ದ ಮೃಡನಂತೆ ಬಿಡದಡಸಿ] . . . ಇರ್ದನವನಿಪ 


ಸುರಿಯ ದಾಳಿಯೊಳೆಗೆ (ಹತಾ, 00-03); ಮತ್ತೆ ಕವಿದುದು ಹೆಣನ 
ತುಳಿದೊತ್ತೊತ್ತೆಯಲಿ ರಿಪಸೇನೆ ಮುತ್ತಿಗೆಯ ರವಿಯಂತೆ 
ಕಾಣಿಸು ಕಳಶಸಂಭವನೆ (ಕುಪ್ಮಾತ್ರೋ- 0-30) ; ಈ ತದುದ ಮುತ್ತಿಗೆ 
ತೆಗಸುವಡೆ ಮಾರ್ತಾಂಡನೇ ಕ್ಷಮನು (೫. ೦೦-೫೬-೦೩): ೨- ಬಳಸು 
ವಿಕೆ: ಪದ್ಧಾವತಿಯುಂ ಆದಯ್ಯನುಂ ಗಾಢಾಲಿಂಗನದ ಮುತ್ತಿಗೆ 
ಯಸ್ತಲಗ್ಗಳವಾಗಿ ಸಕಲೇಂದ್ರಿಯಂಗಳೊಳಗುಗೊಟ್ಟು . , . ಸವಿಪುತ್ತಿರ್ಪ 
ಸುಖಸಮಯದೊಳಂ (ಅ೭- ಹ- ೪೩-೨೦). ೩. ಮೇಲೆ ಬೀಳುವಿಕೆ ; 
ಆಕ್ರಮಣ ; ಧಾಳಿ: ಆ ಪೆರ್ವಲಮೆಬ್ಚೆ ಸುತ್ತಟಾದು ಮುತ್ತಿಗೆಯಂ 
ನೇಜಿ ಬಟ್ಟು ಬಂದು ಸೈತೊರ್ವಳಿಗೊಂಡು ಸುರ್ದುದಿರದಾಗಳೆ ಸಿಂಹ 
ಬಳಾನನೀಶನಾ (ಕುಸುತತಿ, 00-6೭) : ಮುಸುಗಣದ ಮುತ್ತಿಗೆಗೆ ಖಳ 
ಬೈಸನೆ ಬೆಆಗಾಗುತ್ತ ಸುಯ್ದನು (ರಾ: ೨6-೪) ; ನಮ್ಮಾ ಪೊಳಲ 
ನೊತ್ತರಿಸಿದಾ ಮುತ್ತಿಗೆಯೊಳೀ ಹೆಂಡಿರೀ ಮಕ್ಕಳೆಲ್ಲರುಂ- ಸತ್ತುಹೋದಂ 


ಮಂಜನ 


ತಾಯಿತು (4ಮ್ಮಕಿ. 6-4). 
ಮುತ್ತಿಗೆಯನಿಕ್ಕು ಎ ಎರಗು ; ಆಕ್ರಮಣಮಾಡು ; ಬರುತಲೇ 
ಮುಂತ್ತಿಗೆಯೂಕ್ಕಿದರೆರಡುಮೈಯಲಿ ಬೀದಿವರಿದೊಡಮುರಿದು ವೆಡ್ಡೈಸಿದರು 
(ತೂರಣ- ೬೬-4೨) ; ಮರುತ್ತಿಗೆಯನಿಕ್ಕಿಕೊಂಡಿರ್ಪೆಳವಿಸಿಲ್ಕಳೆನಲು ಗಗನ. 
ವಡರ್ದ ಸೌಧಂಗಳ : ಮರೀಚಿಬಿ)ಂ ಪೊಗರುಗುವ ಪೊಚ್ಚಪೊಸಪೊನ್ನ 
ಕೋಂಟೆಗಳ ಕಾಂತಿಗಳದೆ ಮುಸುಕಿಕೊಂಡೆಸೆದಿರ್ದುವು (gum - ೦೩-ಬ). 
ಮುತ್ತಿಗೆ ಹಾಕು - ೧. ಸುತ್ತುವರಿ ; ಬಳಸು ; ಅದರ ಸುತ್ತಲೂ 
ಹೊರಗೆ ಸೊಳ್ಳೆಗಳು ಮುತ್ತಿಗೆ ಹಾಕಿ ರೋಂಣಾರ ಮಾಡುತ್ತಿರುತ್ತವೆ 
(ಹಳಕು. 9೨) ; ಜನ ಅವನಿಗೆ ಮುತ್ತಿಗೆ ಹಾಕಿದರು (ಕಣರ. ೨6೬). 
"೨. = ಮುತ್ತಿಗೆಯೆನಿಕ್ಕು : ಮುಸಲ್ಮಾನರು ರಾಜಧಾನಿಗೆ ಮುತ್ತಿಗೆ 
ಹಾಕಿ ತಮ್ಮೆಲ್ಲರನ್ನೂ ತುಕ್ಕಡ ತುಕ್ಕಡ ಮಾಡಿಬಿಡುವರು (ಉಮ. ೪). 
ಪುತ್ತು ಇ. ಇಗೆ) ತಮಿ. ಮಂತ್ರಿಕ್ಕೈ. ಮುಚ್ಚ ಕ್ಕ 

ಮುಜ್ಜುಕ್ಕೆ ; ತುಳು. ಮುತ್ತಿಗೆ, ಮುತ್ತಿ; ತೆಲು. ಮುತ್ತಿಕ] 

ಮುತ್ತಿಗೆದೆಗೆ (ಕ್ರಿ). ಆಕ್ರಮಣವನ್ನು ಕೈಬಿಡು ; ದಾಳಿಯನ್ನು ಹಿಂದಕ್ಕೆ 
ತೆಗೆದುಕೊಳ್ಳು : ಅಳುಕಿ ಮುತ್ತಿಗೆದೆಗೆದು ಸಾಲ್ವನ ದಳ ಮುಂದು. 
ನಿಜಪುರಕೆ ಹಾಯ್ದುದು (ಕುವ್ಮಾಣ. ೨-38) ; ಮಿಗೆ ಬಲಾಹಕ ಕಡೆಗೈದಲ್ಲು 
ಕಾಂತಿಯಿಂ ಸೊಗಸುವ ಮಾರ್ತಂಡನುತೆ ರ್ಲುಗರುಗಿಸಿದುದು ಪಟ್ಟಣ 
ಬಲು ಮುತ್ತಿಗೆದೆಗೆಯಲು (ಕಂನರ- 0೫-೦೨೬). [ಮುತ್ತಿಗೆ 4 ತೆಗೆ] 

ಮುತ್ತಿಗೆಯಿಕ್ಕು (ಕ್ರಿ). ಎರಗು ; ಆಕ್ರಮಣ ನಡೆಸು: ಅರಿಪುರದೆಡ 
ಬಲ ಗಡಿದುರ್ಗಗಳನೀಗ ಭರದೆ ದರುತ್ತಿಗೆಯಿಕ್ಕಿ ಸೆಳೆಯೆ (ಕಂಠ - ೩-೩೦). 

[ಮುತ್ತಿಗೆ 4 ಇಕ್ಕು] 

ಮುತ್ತಿಡು ' ಮುದ್ಧಿಡು ` ನೋ. 

ಮುತ್ತಿಯ ` ಮುತ್ತಯ್ಯ ' ನೋ: 

ಮುತ್ತಿಸು (ಕ್ರಿ). ಸುತ್ತುಗಟ್ಟುವಂತೆ ಮಾಡು; ಸುತ್ತುವರಿಯಿಸು : 

ಕಿತ್ತಿಸು-ದುರ್ಗಸಂವೇಷ್ಟನೇ'' (ಕಮರ). 

ಮುತ್ತಿಸಿಕೊಳು ಇ ಆವರಿಸಲ್ಪಡು; ಸುತ್ತವರಿಯಲ್ಲ: 


“ಮ್ರ, 


ಮುತ್ತು, 


ನೀ ಮುದ್ದುವೆಂಗಳ ಮೃದುವಾಯ ಬೆವಾದಿರದೆ ಬಂದಿಲ್ಲಿ ಹೊ 


ಮುತ್ತು (ಕ್ರಿ). ೧. ಆವರಿಸು; ಕವಿ; ವ್ಯಾಫಿಸು 
ತಗುಳ್ವ ಮುಕುಂದನ ಕರಚಕ್ರಂ. . - ಒಂದು ದೆಸೆಯೊಳ್‌ ಕುಂದದೆ 
ದೆಹನಾರ್ಚೆ ಸುತ್ತಿ ಮುತ್ತುವ ಪದದೊಳ್‌ (ಕಂಕಣ. 3-೯6); ಬಲದವಗಡಿಸಿ | 5 
ಹೊಕ್ಕುದು ಮಸಗಿದಂಬುಧಿ ಬಡಬನನು ಮೊಗೆದಂತೆ ಮುತ್ತಿತು ಕಳಶ 
ಸಂಭದನ (ಕವ್ಮಾರ್ರೋ. ೧೬-೬೫); ಕಳೆಸೆಕುಚಗಳೆ ಕನಿಮಿನಿಯಕ್ಷಿಗಳೆ ಕಾಂತಿ 
ಬಳಸಿ ಮುತ್ತಿತು ನೆರೆವಿಗರ (ಕಂನಂ. ೯-೬6): ಪಿ. ಸುತ್ತುಗಟ್ಟು; 
ಸುತ್ತುವರಿ; ಬಳಸು: ಸುತ್ತಿದ ನಂದನವನದಿಂ ಮುತ್ತಿದ ಕಿಯ್ಕೊಲ 
ದಿನೆಸೆದ ಪೆದ್ಮಾಕರದೀಡುತ್ತುಂಗಜನಾಲಯದಿ:ದುತ್ತಮಪುರೆಮೆನಿಸಿ ನೆಗಚ್ಚಿ [19 
ಚಂಪಾಪುರದೊಳ್‌ (ರತಾನ್ಮು- ೩-3); ಸಿಂಹವರ್ಮಧರಾದೇವರ ಸೇನಾಪತಿ 
ಚಂಪಾಪುರಮಂ ಪರಿಯಿಟ್ಟು ಮುತ್ತಿದಂ ಮೂವಳೆಸಿಂ (ಫುತ್ತಶ್ರ- ೩-0೨೭); 
ಹಾವಿನ ಹೆಡೆಯ ತುಳಿವರೇನೆ ಅಂಜಿಕಿಲ್ಲವೆ ಹಾವು ಮೈಗೆ ಮುತ್ತಿರಲು 
ಹೇಗೆ ಜೀವಿಪನೆ (ಶ್ರಶಂರ- ೨-೭೬೬-೪): ೩. ಧಾಳಿಮಾಡು; ಆಕ್ರಮಣ 
ನಡೆಸು; ಲಗ್ಗೆ ಹಾಕು : "ಮುತ್ತು...ನಿರೋಧಾವರಣೇ, ಮೌಕಿಕ ಚ್‌ 26 
(ರ) ಬಲ್‌[ವ]ದೆ ಸು (ಸೂ)ದ್ರಹನ್‌ ಪ್ರಳಯಧನಿ ಮುತ್ತಿ ಅಣಿಯೆ 
[೦] ಕವಿಮೊಂಗಂ  ಚಲಮಜ್‌ಮೊಂಗಂ ಆಲ್ಲಿವೊಂಗಂ ಕುಡಲಪ್ಲೊಂಗಂ 
ಒರ್ಬ್ಬನೋನೆ) ಆಚರ್ಜ್ಯ(ಯೃ)ನ್‌ (ಎಇ. xxv ೦೯೩೬; ಸ. 880) ; 
ಅನಿತುಂ ಬಲಮಂ ಮುತ್ತಿ ಬಳಾಕಾವರ್ತರ್‌ ಸುತ್ತಲುಮೇಸಾಡಿ ಪರಿದ 
ತಿಣಿಕಂ ತಂದೆರ್‌ (ಕಳಿ. ೧೪-೭) ; ಪಜ್ರಾಯಧನ ಮೊಮ್ಮನ ರಥವ 0 
ನಿರ್ವಾಯದಲಿ ಮುತ್ತಿದರು ಕುರುಸೇನಾಮಹಾರಥರು (ಕುಪ್ಮಾರ್ರೋ- 
8-39. ೪. ಗುಂಪುಗೂಡು ; ಸಂದಣಿಸು : 
ಮುತ್ತುತುಂ ಮುಸುಜುತ್ತುಂ ಬರೆ ಬಂದುದಿಂದ್ರವನದಿಂ ಪೂದಂದಲ್‌ 
ಶ್ರೀವೀರನಾಥಂ ನೆಲಸಿರೆ ವಿಪುಳಾದ್ರೀಂದ್ರದೊಳ 
ಶೋಭೆಯಿಂ ಮುತ್ತಿದ ದೇವಾನೀಕದಿಂ : * . ಶ್ರೇಣಿಕಂ ಸಂತೋಷಂ ಮಿಗೆ | |; 
ಕೂರ್ತು ಕೇಳ್ದನಧಿಕಶ್ರೀಗುದುನಮಂ ಧರ್ಮದ (ರರ್ಶಾಮ್ಮ- ೦-೬೦) ; 
ಮುತ್ತಿ ಮುಸುಳ್‌ತ್ತು ಜನಂ ಕೆಡೆದಿರ್ಧ್ದ ಯೋಗಿಯಂ (ನೇತಿ: ೩-೦೦). 
೫. ( 2 ಈಧರ್ಮಕೆ ಮುಚು ಮಾಜು ಸಲ್ಲದು ಮುತ್ತುವ ಬತ್ತೆ 
ಸಲ್ಲದು (೫922. 1x 

ಮುತ್ತಿಕೊಳ್‌, ಮುತ್ತಿಕೊಳ್ಳು-೧. ಆವರಿಸು; ಕವಿ: ಮುಸುರು :|30 
ತನ್ನೆರಡುಕೆಯ್ಯೊಳಮೆಚ್ಚ ಶರಾಳಿಗಳ ಭಯಂಕರತರಮಾಗೆ ಭೂಭುವನ. 
ಮೆಲ್ಲಮನೊರ್ಮೆಯೆ ಸುತ್ತಿ ಮುತ್ತಿಕೊಯರೆ ದೆಸೆಗಾಣಲಂಗದು (ಶಂಕರಾ - 


ಣೆ ರನ ಕೆ 
9೨-೦೦೬) ಮಧ್ಯಾಹ್ನಸೂರ್ಯನ ಜೀಮೂತವೆ 


ಪೆಣ್ಣುಂಬಿಗಳ* 
ಣ್ನುಂಬಿಗಳ 


(ಶಂಶರಾ- el; 


9೬೪೨೩೨ ; 1472) 


ಮುಃತ್ತಿಕೊಂಡಂತೆ ಆತನ 
ಶರಕಿರಣಗಳಿಂದೆ ಮದಗಜವ್ರಾತ ನುಗ್ಲಾದುದು (ನೋತತ್‌ ೩9-90): ಬೆಲ್ಲಕ್ಕೆ 
ನೊಣಗಳು ಮುತ್ತಿಕೊಳ್ಳುತ್ತಿವೆ (ಕೂ): ೨. ಮುತ್ತಿಗೆ ಹಾಕು; ಧಾಳಿ] 
ನಡೆಸ: ಪೆಣರೈಮನಮನೆಯ ಮುಂತ್ತಿಕೊಳ್ಳ 
ಸೊಳೆಂ. 3೨-31 ಸು. 80); ಕರ್ಣನಂ ಸುತ್ತಿ ಮುತ್ತಿಕೊಂಡು 
ವಿವಿಧಾಯುಧಂಗಳೊಳಿಟ್ಟುಮೆಚ್ಚುಮಿಜದುವಗುರ್ವುಮದ್ಭುತಮುವಾಗೆ 
ಕಾಮವಾಗಳ್‌ (ಪಕಕ: 03-000 ೫); ಮತ್ತೆ ರಥವಜುದತ್ತುಸಾವಿರ 
ಮುತ್ತಿಕೊಂಡುದು ಗಜವನು (ಕುಪ್ಯಾರಸ್ಟ್ರೀ್‌ ೩-೩೪) 40 
[ದೇಸಿ ತವ, ಮಲ, ಮುಲ್ಗು; 
ಕೋತ. ಮುತ್‌] 


ಊರೆಟ್‌ವಿನೊಳೆ (ಎಳ, 7111, 


ತುಳು. ಮುತ್ತು; ತೆಲು- ಮುಟ್ಟು; 


ಮುತ್ತು "ಮುದು ' ಪರಾ: 
ಮುತ್ತು ' ಮುದ್ದು '.ನೋ 
ಮುತ್ತು " ಮುಟ್ರಿಗ' ನೋ: ಕ 


(ಮಿತಿ, ೨-೩); 
ಸೇಡನೆ ನೊಡಿ ನೋಡಿ ಲಳ್ಯುತ್ತಿರೆ (ಕಳಾ. ೪-೬); 
ಹುಟ್ಟಿ ಮತ್ತೆ ನೀರಪ್ಪೆದೆ (ಏಸತ,ಒ೭);) ಮಃ 
ಬಿಬಿರಿಂ ಘಣೀಂದ್ರೋತ್ವಮಾಂಗದಿನಗುರ್ವಿಹ ಪಂ: 


ವಿಟ್ಟಗನಿಕುಂಜದೊಳೊಕ್ಕೆಳಮುತ್ತನಾಯುತ್ತಾಮಿಹ 


ಗ್ಗ 


ನೊ: ) :ಧವಳಶಂಖಿ 
ರುಷ ಮಸ್ತಕಂಬುಭೃದ್ಯುವತಿಕುಠ ಫಣಿಸತ್ತಣಂಗಳಿೊಳ' ತಮೆಸುವೇಣು 
ಪೊಳುದಾತ್ತದಂಬ್ಪಿ-ಉತ್ಕೆವದೆ ಕೋರೆಯೊಳಿಭೆಂದ್ರ ದಂತದೊಳ? ... ಸಿತೇಕ್ಷು 
ವಿನ ಪರ್ವದೊರ೯ ಶಾಲಿಯುಜ್ವಳಾಯತದ ತಂಬದೊಳ್‌ ಲಲಿ; 
ಜೊಳ್‌ ಲೋಕದೊಳ್‌ ಇಲಾಕರ[] ಯುದ ಜದೊಳಂ ಸಮು 
ತಮಾಕಿಳಾಯ: 


ಯರ್ಕಳಂ (ಉಪಾ: ೦೦೪; ಕಮದ. ೧೫ ಶ್ರೋ 


[ದ ಮುತ್ತು ತಾನೊಗೆದುದಲ್ತೆ ಭೂಪಾವರಂ [CE 
*'ಎಳೆಮುತ್ತು '., " ಜಾತಿದುತ್ತು' ಪರಾ. ೨. 


೨-0-೩): ಜಿ 
ಮೂಸುಬಟ್ಟೆನ ಕೆಳಗೆ ನೇತಾಡುವಂತೆ 
ದ 


ಅಥವಾ ನಾಲ್ಕು ವಬತ್ತು ವಜ್ರ, ಚಿನ್ನ ವಜಂತಾದುದುಗಳಂದ 


ಸಣ್ಣಿ ಸಣ್ಣ ಗುಂಡುಗಳ ಆಕಾರದಲ್ಲಿ ಮಾಡಿದ ಒಂದು ಬಗೆಯಂ 
ಆಭರಣ; ಕರಮೆಸೆದತ್ತು - , - ಅಂಬರದ ಪಳಿಂದಿ ತಾಳಿ ಸಿದ ಮೂಗಿನ 
ಮುತ್ತಿ (೧0ಕ- ೪) ಸಿಎ ಆನೆಯ ಕುಂಭಸ್ಮಳದಲ್ಲಿರುವುದೆಂದು 
ಭಾವಿಸಲಾದ ಬಿಳುಪಾದ ಗುಂಡನೆಯ ವಸ್ತು: ಮತ್ತಗಜಂಗಳ 
ಮುಸ್ತಕಕ್ಕೆ ಬಿಗಿಮಾಡುವಲ್ಲಿ ಪೊಳೆವಂಕುಶದಂತಿರೆ ಕೊಂಕುವೆತ್ತ 


ತ್ರಿಕ ವಃ 
 ತೆತ್ತಿಸಿದ ಮ 


ಸನ ಲೋಭದೆ ಕೊಲ್ವರೆತ್ತಲುಂ 
(13ವಂಕೂ: 66); ಮುತ್ತಿನ ಬಯ್ಕೆಯಂ ಶೆಗೆವೂ 
0 ಗಜದ ಮಸ್ತಕಮಂ 
ಕಡುಕೆಯ್ದು 'ಪೊಜ್ಜೊಡಾ ನೆತ್ತಿಯ ಧುತ್ತು ರುಬಲ್ಲೆಫೆ ರೆಣಾಗಣದೋಳ್‌ 


ಶ್ರಿ ಮದೀಯ ಖಿಡ್ಗಮೆಂದೆಶ್ತಿದ ದ 


ಕೆದಅಲೈ . - - ವಂಡೆಯಕಂಅರೊಪ್ಪದರ್‌ (ಏ6ಕು- ೬-೭3), ತಾರಿಗಳೆಸೆ 


ದಭ್ರವೆನೆ ರಿಪುವಾರಣದ ಮಸ್ತಕದ ಮುತ್ತುಗಳ್ಳೋರಣಿಸಲೊಪ್ಪದುದು 


೪. (ಆಲಂ) ಪ್ರೀತಿಪಾತ್ರರನ್ನು ಕರೆಯರು 
ಪದ: ಏಕೆ ಅತ್ತೆ ಹೈಳು ಮುತ್ತೆ ಹೊತ್ತೂ 
೫. ಕಣ್ಣೀರಿನ ಹನಿ : ಅಶ್ರು 
ಬಿಂದು: ಎರಡೇ ಎರಡು. ಮುತ್ತುಗಳು ಅವನ ಕ: ಗಳಿಂದ ಉದುರು 


ಪ್ರ 
ವಾಗ ಬಳಸುವ ಒಂದು 


ಮರುಗುವೇದದಿ 


(ತುವ್ಮಾಮ್ರೋ- ೬): 


{eat 04-0): 


ಪುವು (ತುಂಗ. ಉಲಿ ೬. ಶ್ರೇಷ್ಠವಾದುದು; ಉತ್ತಮ 
ವಾದುದು : ` ಅತ್ಮವತ್‌ ಸರ್ವಭೂತಾನಿ ಯಃ ಪಶ್ಶಶಿ ಸಪಶ್ಯತಿ' 


3)- 
೨” (ನೀಕ್ಕಪಾ- 


ಹುಟ್ಟು ವ 


ನಸಿಪ್ಟು « ಮುತ್ತು 
ಪ್ಪ: ಬಿಚ್ಚಿದೆ ಬಿಗಿದ ಮುತ್ತಿನ ಚಿಪ್ಪಿನಂದದಿ . . , ಇರ್ದಗಣಿತಾದುಲ 


'ಡವಾ ಹನುಮ (ತೊರಂಾ- ೫೩-೨೪) : ಈಗಿಡದ ಎಲೆಗಳು 
ಮುತ್ತಿನ ಚಿಪ್ಪಿ (008/67 8060) ನಂತೆ ಎರಡು. ಮುಚ್ಚಳಗಳುಳ್ಳವು 


(ಸತ್ರ ೫ 408) ; ಮುಯಕ್ಟಾಸ್ಲೋಟೂ, ಶುಕ್ತಿಃ - ಈ ೨ ಮುತ್ತಿನ 


ಸಿಪ್ಪೆ” (ಸಲಹ: ೧೯-೪೨): ಮಾತ್ತಿನಬಲೆ ಎ ೧, ಮುತ್ತುಗಳನ್ನು 
ಸೇರಿಸಿ ಹೆಣೆದ ಬಲೆ : ರತ್ನದ ಸಂಕೋಲೆಯಾದರೆ ತೂಡರಲ್ಲವೆ ಮುತ್ತಿನ 
ಬಲೆಯಾದರೆ ಬಂಧನವಲ್ಲದೆ (ಮಠಾರೇ. ಬ. ೪೨-೪೨)- 


೨. ಮುತ್ತುಗಳನ್ನು 
ಒಂದು ಬಗೆಯ ಕೇಶಾಲಂಕಾರಸಾಧನ ; 
ಲೆ ಚಿನ್ನಗೇದಗೆಗಆಗಳಿಂ ಸಿಂಗರಿಸಿದಳು (ಕುರಾಸಾಂ- 


? 
ಸಾಲುಸಾಲಾಗಿ 


ಹೆಣೆದು 


ಮಾಡಿದ 


ತಲ), 


ಮುತ್ತುಂಗಾಲ್‌ 


ಪೋಣಿಸಿ ಮಾಡಿದ ಆಲಂಕಾರಸಾಧನ (? ) : ಪೊಂಗೆಜ್ಜಿ ಘಂಟಿ ಮುತ್ತಿನ 
ಬೀದಿಯ ಜೀನ ಸಿಂಗರ ಲೋಪವೆಯನದಆ ಅಂಗದೊಳಗೆ ಸಂಗಡಿಸಲಾ 
ದಿವ್ಯತುರಂಗ ಕಣ್ಣುಜಕಿ ರಾಜಿಸಿದುದು (ಕುಣಸಾಂ ೯-೮): ಮುತ್ತಿನ 
ಬೊಟ್ಟು ಎಬೈತಲೆಯ ಮೇಲೆ ಧರಿಸುವ ಒಂದು ಬಗೆಯ ವಶಿಕ್ಷಿಕದ 
ಆಭರಣ : ಪೆಜ್‌ನೊಸಲುಲ್‌ ಪಣೆಗಟ್ಟು ಮುತ್ತಿನ ಬೊಟ್ಟು - * 
ಚಿನ್ನಗೇದಗೆಗಟ್‌ಗಳಿಂ ಸಿಂಗರಿಸಿದಳು (ಕುಣಿಸಾ- 3೯೯೬). ಮುತ್ತಿನ 
ಮುಗುಳು ಎ ಮುತ್ತುಗಳಿಂದ ಮಾಡಿದ ಒಂದು ಬಗೆಯ ಕರ್ಣಾ 
ಭರಣ : ಕಿವಿಗೆ ಮುತ್ತಿನ ಮುಗ ಜೋಡಿಸಿ ದೇವರಿಗೆ 
ಕೆ ಕೈಮುಗಿದು ಚಾಮರಸೇವೆಗೆ ಆರಂಭಿಸಿದಳು (ಛೇತತಂ- ೧೦), ಮುತ್ತಿನ 
ಸತ್ತಿಗೆ - ಮುತ್ತುಗಳ ಕುಚ್ಚುಗಳನ್ನು ಕಟ್ಟಿದ ಭತ್ರಿ: ಡಗೆ ಸುತ್ತಿ 


ನ್ನ್ನ ಅಂದವಾಗಿ 


ಸಾವಡಸುತಿದೆ. ನಿನ್ನ ಮುತ್ತಿನ ಸತ್ತಿಗೆಬಖಿತ್ತು ಸಲಹು ಭೂಭುಜ 
(೫49. ೬-೮). ಮುತ್ತಿನ ಸರ ಎ ಮುತ್ತುಗಳನ್ನು ಸೇರಿಸಿ ಮಾಡಿದ 
ಹಾರ: ನೀವು ಈ ದಿನ ಬೆಳಗ್ಗೆ ನನಗೆ ಉಡುಗೊರೆಯಾಗಿ ಕಳುಹಿಸಿದ 


ರ _ ಅದರ ಬೆಲೆ ಎಷ್ಟೊ (ನಪ್ಕಾವು- 0೩)- ಮುತ್ತಿನಸುಣ್ಣ 
ಸುಟ್ಟು ಆದರ ಭಸ್ಮವನ್ನು ಹಾಕಿ ಮಾಡಿದ ಸು: 


ಸುಣ್ಣ-ಒಂದು ಮಡಕೆಯಲ್ಲಿ ಒಳ್ಳಿಮುತ್ತೂ ಒಂದು ತೊಲೆ ಹು: 


ಗೆ ಸುಣ್ಣವಾಗುವದು (ಕಾಮಾ. ೨೭೦). ಮುತ್ತಿನ 
ಮಾಡಿದ ಅಕ್ಷತೆ: 
ನನಂಗನೆಯರು (ತರಂ, 9-9-28). 


ದ ಗೆಲಿದನಿನಸುತನೆಂದು 


ವ 
ಹಃ ದವು ದೆಸೆದೆಸೆಗೆ ಮುತ್ತುಗಳು (ಅಣ್ಣ: ೪-೮೬). 


ಸಸಮೃಣಾಳದ ತೋಳ್ಳಳಿ ಮುತ್ತಿ 


ಲ 


ೀಜನಂ 
(ಕಾರಂಉು ೪8). ಮುತ್ತಿನಾರತಿ ಎ ಮುತ್ತುಗಳನ್ನು.ಅಲಂಕಾರವಾಗಿ 
ಹುದುಗಿಸಿದ ತಟ್ಟೆಯಲ್ಲಿ ಮಾಡುವ ಅಠಶಿ: ಮುತ್ತೈದೆದೆಂಗಳು. . . 


ಹಿಡಿಯಕ್ಕಿ ದಳೆದು ಬಂದರು ಮಖ 


ಶ್ರಿನಾಂತಿವಿಣದಾ ರತಿದೇವಿಯೊಡನೆ (ನೋಶತ. 


0೩-96); ಮುತ್ತಿನಾರತಿ ರನ್ನದಾರತಿಗಳ ತಂದು ಮುತ್ತೆ 


ತರಳನನರ್ತಿಯಿಂದಲಿ ಪಾಡಿದರು (ಕುನಂಿ. ೪-೬೦), 


ದೆಯರೆತ್ತಿ. . , 
ಮುತ್ತಿನುಂಡೆಎ೧, 
ವರಕ್ತಿಕದ ಗೊಂಚೆಲು.-ಗೊಂಡೆ; ತೆತ್ತಿಸಿದ ನವರತುನದಿಂದಲಿ ಮುತ್ತಿ 
ನುಂಡೆಯ ಜೂಳಿಯಂಗಳ , , - ರಥಃಳಶ 

೨. ಹಾಲು ತುಂಬಿ ಪಕ್ಷ 


ಮೇಲೆಸಿಯೆ 


೬೦೩. ಕಂ. ೨೭೮). 


ಯುವ ಉತ್ತಮದ ಹೊತ್ತು 


(44೬೧6. ೦೮-೬೦). ಮುತ್ತಿನೋಲೆಎ 
ಓಲೆ; ಮೌಕ್ತಿಕದ ಕರ್ಣಾಭರಣ : ತೊಳಗು 

ಬೆಳ್ಕೆಳಗಿ೦ . , , ಸೆಳ್ಳುಗುರ ಮೆಯ್ವೊಳೆಏಂ ಮಿಗೆ ಪೆರ್ಮೆವೆತ್ತು ಕಣ್ಣೊ. 
ದಳಾಕೆ (ಕನ್ಮಕಾ, ೩೪). 

1 ತಮಿ. 


[<ಸಂ. ಮುಕ್ತಾ/ಪ್ರಾ. ಮುತ್ತಾ. 


ರ್ವ. ಮುತ್ತಮ್‌ ಮುರುನ್ನು: ಮಲ. ತುಳು. 
ಕೊಡ, ಮುತ್ತ್‌ ; ತೆಲು. ಮುತ್ತಿಯಮು, ಮುತ್ತೆಮು, ಮತವ 
ತೊಡದ. ಮತ್‌] 

ಮುತ್ತುಗಾಲ್‌ (ನಾ).(ಆಲಂ) ಮುದಿಷಯಂಸ್ಸು ; ಇಳಿವೆಯನ್ನು (9): 


ಓಲೆಯೊಡನೆ ಮುತ 


ನರೆ ಬರ್ಪನ್ನೆಗಮಿರು. (ಕರರ. ೨೪೬ 
ಪ್ರಯೋ). [?1 

ಮುತ್ತುಕ "ಮುಚ್ಚುಗ' ನೋ. 

ಮುತ್ತುಕಾರಾಚಿ (ನಾ): ಒಂದು ಬಗೆಯ ಮರ: “ ಮಾಜಿಪತ್ರೆ, ಗ್ರಂಥ 


೭೨೪೬ 


೭118 


25 


66 


ಮುತ್ತೆರಿ 


ಕಾಡ ಉದ್ದು ” (ಸಸ್ಮ ಸಿ, ೬)? ಮುತ್ತು 
ಕಾರುಚೆ, ಮಾಸಿ; - 10-೬೯೩). [ಮುತ್ತು 4 ಕಾರಾಚಿ] 
ಮುತ್ತುಕೊಡು 
ಮುತ್ತುಗ "ಮ 
ಮುತ್ತುಗಣಿ (ನ ದೊರೆಯುವ 
ಆಶ್ರಯಸ್ಮಾನ : 'ರಾನೆಬಿಟ್ಟುಗಳ ನೆತ್ತಿಯ ಮುತ್ತುಗ” 
ಪ್ರದೆ ಗುದ್ದಲಿಗಳೆನಿಸಿ .. . ಅಳುಂಬಮಾವ ವಂಪ್ರಾಂಕುರಂಗಳೊಳಂ 
(ವರ್ಧಫ್ರ- ೦೨-೫ ನ). [ಮುತ್ತು 4- ಗಣ್ಣಿ ( ಕಣಿ) 
ಮುತ್ತುಗದಬಳ್ಳಿ (ನಾ). ಒಂದು ಬಗೆಯ ಸಸ್ಮ ; ಮುತ್ತುಗದ 
ಮುಳ್ಳುಮುತ್ತುಗ (ಕೈಗ ೦೫-೨೬೬): [ನ ಮುತ್ತುಗ - ಬಳ್ಳಿ] 
ಮುತ್ತುಗಾರ (ನಾ). ಮೌಕ್ತಿಕವನ್ನು ಮಾರುವವನು: 
ವ್ಯಾಪಾರಿ: ಮುತ್ತುಗಾರ ಭಾ ಇಯ ಮಡ! 


ಭಾ ಸೈವನ್ನು ಲೆಕ್ಕಿಸನವನು. ತಾಯ ಮಡದಿಯ್ಯ 
ಹರ್ಷಬಾಷ್ಟವೇ ಅವನ ಬದುಕಿನ ಹುರುಳು (ಉಡ್ಕಾಲಿ- ೬-೬). 


"ನೋ. 


ನೆಲೆ; ಮುತ್ತಿನ 


ಕಿಯನಗುಟ್ವ 


ಬಳ್ಳಿ 


ಸ 
ಮುತ್ತಿನ 


[ಮುತ್ಯಾ 4 - ಗಾರ (5.೧ ಕಾಲಿ) 
ಮುತ್ತುಗಿಡಿ (ನಾ). ಆವರಿಸುವ ಕಿಡಿ; ಮುಸುರುವ ಕಿಡಿ: ಹೊತ್ತ 
ಹೊಗರಿನ ಮಾಜಕಿವ ಗಜಗಳ ಮುತ್ತುಗಿಡಿ [ಣ೫ಂ- ಡ] ಗಳೆ ಹೊಳೆವ 
ಧಾರೆಯ ಮೊತ್ತದಂಬೌಕಿದವು ಮೃತ್ಯುಂಜಯನ ಸವ: 
೬-0) [ಮುತ್ತ್ಯು 4. ಕಿಡಿ) 
ಮುತ್ತುಗು (ಕ್ರಿ). ಮುತ್ತು ಸುರಿ,-ಚೆಲ್ಲು: 
ಮೆಬಲ್ಲಿ £ರಿಶಿರದಿಂ 


ಬಿಕೆ (ಕುವ. 


ಕರಿಶಿರದತ್ತಣಿಂ ಮುತ್ತೊಕ್ಕು 
ಮುತ್ತೊಕ್ಕುವೆಂದಾಯತ್ತಿ (ಕುರ: ೧೩೩ ಶ್ರಯೋ); 


ಕಣ್ಬನಿಗಳೊಟ್ಟನೆ ಸತಿಯ  ತೋರಮೊಲೆಗಾರಮನುಗಳುಡಿಸಿ ನನ್ನಿ 
ಮಾಡಿದುವಟ್ಟರೆ ಮುತ್ತೊಕ್ಕುವೆಂಬರಣಕದನುಡಿಯಂ (ರರ್ಮನಾ. ೩-೧೪೦). 


ಮುತ್ತುವಣಿ(ನಾ). 


ಮಣಿ: ಮೌಕಿಕ : ಪೊಸಜೋಳರಾಸಿಯಂ 


ಮುತ್ತುವಣಿ ಮಾಡಿದಾ ಬಸವನೆಯ್ವಂದಪಂ (ಮಕ್ಕಾ 20. 6 
ಗನಸ್ಸೋತ್ಪ). ಮುತ್ತಾ * ಮಣ್ಣಿ) 


ಮತವ 


ಮುತ್ತುವಸರ (ನಾ). ಮುತ್ತನ್ನು ಮಾರುವ ಅಂಗಡಿ : ನೀರೊಳಿರ್ದೊಣೆ 
ಬೆಲೆದಡೆಯೆವುವೆಂದು ಮುನ್ನೀರನುಳಿದು ಬಂದಂತೆ ನೀರಮುಗುಳುತಿಸೆದ: 
ದಸರಗಳ  (ಕುರಾಸಟಾ ೩-೭೬). 


ಬ್ರವಸೆ (ನಾ). ಮುತ್ತುಗಳನ್ನು ಆ 


ಛಳವಡಿಸಿ ಮಾಡಿದ ಪೀಠ ; 


ನ ಈ ಯುವತೀಜನಂ. ,. ತೋಯಜನೇತ್ರೆ 
ಸೌಂದರಿಗೆ ಮಂಗಳಮಜ್ಜನಮಂ ನಿಮಿರ್ಜಿಸಲು 


ವಸೆಯರ 


ನಲಿದಿಕ್ಕಿಪರ್‌ (ಉದ್ದರಿ. 6-0೨). 


( 
ಮುತ್ತುಸಾರೆ * ಮುಚ್ಚೋರ ` 
ಮುತ್ತುಹ (ನಾ) ಮೇಶೆ ಬಿ ನ 
ಆಕ್ರಮಣ ; ೦ದನಂ- ಅಭ್ಯಾಸಾದನಂ - ಪರಿದು ಮುತ್ತುಹ” 
(ಐತರಾ, 8). [ಮುತ್ತು | ಹ್ಮ (ಆ ಪೃ) 
ತ್ತೆ (ನಾ). ಒಂದು ಬಗೆಯ ಸಸ್ಮ ಮತ್ತು ವು; 
ಅದಿರ್ಮುತ್ತೆ : ಮುತ್ತೆ ನನೆದೋಲ್‌ ತಳಿಗಳ 


ಶೋಭಿಸುತ್ತೆಡವಿ: ವಾಡೆ ವಿ]ಗುರ್ವಿಸುವಬ್ಬಕಾಲದೊಳ್‌' 


ಮುಗ್ಗ ಳಿಸಿ 
ಗ 

`ಪರಿಮುತ್ತೆ' ಷರಾ. [ಆ ಅದಿರ್ಮುತ್ತೆ] 

ಮುತ್ತೆರಿ (ನಾ). ಒಂದು ಸ್ಮಳದ ಹೆಸರು: ಗುರ್ಡ್ನ(ಟ್ವ)ದ ಪಳ್ಳಮೆ 


ಮುತ್ತೆ [?]) 


(ಕುಸುಮಾ- ೬-೧೩). 


ರಿವಿ(ಯೆ) (ಇ೮. var: ೨೦೩: ೨೩ 2 20ನೆಯ ೮3). 


ಮುತ್ತೆರೆಯ 


ಮುತ್ತೆರೆಯ (ನಾ). ಒಬ್ಬಾತನ ಹೆಸರು: ನಗರಲ ನನ್ನಮ್ಮನ 
ದೇಗುಲಕ್ಕೆ ಮುತ್ತೆರೆಯು ಪಡೆದು ಕೊಟ್ಟಂ (ಎಕ 111, ನಂತಸ: ೦೫3-೫; 
ಸು: 9201). + ಎರೆಯ (ಎಲೆಯ) 

ಮುತ್ತೆಜ 'ಮೂದೆಜ' ನೋ. 

ಮುತ್ತೈದೆ `ಮುತ್ತಯ್ದೆ' ನೋ. 

ಮುತ್ತೈದೆತನ "ಮುತ್ತಯ್ದೆತನ' ನೋ. 

ಮುತ್ತ್ವದೆವೆಣ್‌. ಮುತ್ತ್ರೈದೆಹೆಣ್ಣು (ನಾ). ಸುಮಂಗಲಿ: 
ಮುತ್ತೈದೆಹೆಣ್ಣು ; ಇಷ್ಟು 
ಮುತ್ತೈದೆಪೆಣ್ಣು ಇಲ್ಲದಿರುವುದು ಎಲ್ಲ 


[ಮುತ್ತು 


ಸಂತೋಷಗಳನ್ನೂ ಮೆ 


ಜೌ 


(motos. ೩೦)- 
ಮುತ್ತೈದೆವೆಂಗಳು (ಬಹುವ) : ಮುತ್ರೈದೆವೆಂಗಳು ಸಿರಿಮಂಡಿಯ 
ಫೂದುಡೆಗಳೊಡನೆ ಹಿಡಿಯಕ್ಕಿದೆಳೆದು ಬಂದರು ಮುತ್ತಿನಾರತಿವಿದದು 


(ಪೋಶತ: 0೬-೪6) [= 
ಮುತ್ತೈದೆಹುಣ್ಣಿವೆ (ನಾ). ಚೈತ್ರಶುದ್ಧಹು 
ಆಚರಿಸುವ ಎಲ್ಲಮ್ಮನ ಹಬ್ಬ: 
ಶ್ರೀರೈಣುಕಾ(ಎಲ್ಲಮ್ಮ) ದೇವಿಯ 
ತ್ತಿದೆ. `ಇದು ಮುತ್ತಿ ದೆಹುಣ್ಣಿವೆ ಎಂದು 
ವಾಗಿದೆ (ಛಸಂ್ಯ- ೯). p ಹಿಂದೆ ಕಾರ್ತವೀರ್ಯನಿಂದ ಜಮದಗ್ನಿ 
ಪ್ರಾಣಾಂಶಿಕವಾಗಿ ಗಾಯಗೊಂಡಾಗ ರೇಣುಕೆಗೆ 
ಪ್ರಾಪ್ತವಾಗಿ ಪರಶುರಾಮನಿಂದ ಪುನಃ ಮುತ್ತೆ ಅರತೆನವು ಲಭಿಸಿತು. 
ಇದರ ನೆನಪಿಗಾಗಿ ಎಲ್ಲಮ್ಮನ ಜಾತ್ರೆಯಂದು ಭತ್ತರು ದೇವಿಯ 


ಕೈಬಳೆಗಳನ್ನು ಒಡೆದು ಪುನಃ ತೊಡಿಸುತ್ತಾರೆ. 
ಮುತ್ತೈದೆ (ಎಮುತ್ತಯ್ಸೆ) 4 ಹುಣ್ಣಿವೆ (ಎಪುಣ್ಣಮೆ)] 


ಮುತ್ತೈದೆಹೆಣ್ಣು 
ಮುತ್ತೋಣಿ (ನಾ) 


“ಮುತ್ತೆ ದೆವೆಣ್‌' ನೋ. 


ಒಂದು ಓಣಿಯ ಹೆಸರು : 


ಮಠೊರ ಕಾಲುವೆಯ 


ದಾಟಿ ಹುಂಗಿಯ .ತೆವಶು ಮುತ್ತೋದೆಯಂ ದಾಟಿ .. - ಮೂಡಣ 
ಪಳ್ಳವ ಕೂಡಿತು (ಎಕ: 1೪ (॥)» ಎ೩೦ರೂ. 9೯-೦5; ೫83). [ಓಣಿ] 


ಮುತ್ತ್ಯಾ 'ಮುತ್ತಯ್ಯ' ನೋ. 
ಮುತ್ಯ 'ಮುತ್ತಯ್ಯ' ನೋ. 
ಮುತ್ಯಾ 'ಮುತ್ತಯ್ಯ' ನೋ. 


ಮುತ್ತಂಜೆ. ಮಚ್ಚಂಜೆ, ಮುಸ್ಸಂಜೆ (ನಾ). ಸೂರ್ಯನು ಮುಳು 
ಗುವ ಹೊತ್ತು : ಇಳಿಹೊತ್ತು ; ಸಾಯಂಕಾಲ : ತುದಿಹಗಲಿನ 
ಮಬ್ಬಿನ ಮೇಲೆ ಸೂರ್ಯಾಸ್ತದ 'ಬಿಳಕು ಬಿದ್ದು ಅಂದಿನ ಮುತ್ಸೆಂಜೆ. - - 


ಮನೋಷರವಾಗಿ ಕಾಣುತ್ತಿತ್ತು (೧೫ರ. 11, 66). ಮುಚ್ಚಂಜೆ ; 
ಬಂಧನಂ ನಚ್ಚೆಡೆಯ ಮೊಲೆಗಟ್ಟೊಳಚ್ಚರಿಯ ರಂಗಮುಂ ಮುಚ್ಚಂಜೆ 
ಯೊಳಗಲ್ಲದಿಲ್ಲವಾ ದೇಶದೊಳಗೆ (ಉಜ್ಕರೇ. ೨-೧೪) ; 
ದೇಗುಲ್ವ ಕ್ವಂಜೆಯೊಳ್ಳೊಂಬಿಸಿಲ್ಲಂಜೆ 
ಯೊಳ್‌ (ುರೇಶ. 08-9) ; ಎಲ್ಲವೂ ನಶ್ವರ, ಮುಚ್ಚಿಂಜೆಯ ಮರುಗಿಲಿ 
ಸಂತೆ (ತುಂಗಳ. ೩9). ಮುಸ್ಸಂಜೆ: ಈ ಮುಸ್ಸಂಜೆ ಹೊತ್ತಿಗೆ ಏಕೆ 
ಬಂದೆ? (8ಕತೆ. ೯); ಅತಿ ಬಿಳುಪಲ್ಲದೆ ಮುಸ್ಕ 


ಕೆಂಜವಿಯ ದೀಪ್ತಿ 


ರಗಳಿಸೆದವೂ ಸಂಜೆಯೊಳ್ನಿಶಿಯ ಮ: 


ರಜೆಯ ನಸುಗೆಂಪಿನಲ್ಲಿ 


ಮಿಲನವಾಗಬಹುದಾದ ಮೈವರ್ಣ (ಮಾರ್ಗದ. ೬೮), 
[ಆ ಮುತ್ತ್ಯ 4 ಸಂಜೆ] 
ಮುತ್ಸದ್ದಿ, ಮುಸದ್ದಿ (ನಾ). ೧. ರಾಜ್ಯದ ವ್ಯವಹಾರಗಳನ್ನು 
ನೋಡಿಕೊಳ್ಳುವ ಒಬ್ಬ ಅಧಿಕಾರಿ : ಹನುಮನೀ ೬. ಮುತ್ಸದ್ದಿಯನು 
ಕಂಡು ಕೊಂಥೋಗಿ (ಅರ್ತಾನಿ, ೩೦-೪೦) ; 


ಅರಮನೆಯ ಮುತ್ಸದ್ದಿಗಳು 
ಪುರೋಹಿತರನ್ನೂೂ ರಾಮಣ್ಣನವರನ್ನೂ ಆ ಬೈಠಕ್‌ಖಾಸಗೆ ಕರೆದುಕೊಂಡು | 


೨೪೭ ಮುದಂಬಡು 
ಹೋದರು ( ಶ್ರೀಕಾಡು. ಓ) ; ಆಯಾಸ್ಕಳಗಳಲ್ಲಿ ಅವರವರನ್ನು 
ಅರಮನೆಯ. ಮುತ್ಸದ್ದಿಗಳು ಕೂಡಿಸುತ್ತಿದ್ದರು. (ಕರೇವ. ೦೩೦). ೨. 


10 


0 


50. 


35 


40 


ನಿಯೋಗಿ: ಕಾರ್ಯಭಾರಿ : ಮೃತಪಟ್ಟವನ ಮು 


ತ್ನದ್ದಿ ಯಿಂದ ಅಥವಾ 


ಅವನ ನವುಕರನಿಂದ ಹಾಗೆ ಮಾಡಲ್ಪಟ್ಟರೆ ೭ ಸಂವತ್ಸರಗಳ ಪರ್ಯಂತರ 
(ಗ್ರಾಕಾಕ- ೯ಬ. ೩. ಕಾರ್ಯನಿರ್ವಾಹಕ ; ವ್ಯವಸ್ಥಾಪಕ ; ಸ್ಥಾನಿಕ 
ಪೆಬ್ಬಾರರು ಒಬ್ಬ ಮುತ್ನದ್ದಿ ಯಾ ಮೆನೆಇರರನ್ನು ಇಟ್ಟುಕೊಂಡು 
ಸರ್ಕಾರಕ್ಕೆ ಲೆಕ್ಕ ಪತ್ರಗಳನ್ನು ಕಳುಹಿಸುತ್ತಿದ್ದರು. (ಕನಾ. ೧೦೩)- ೪. 
ರಾಜಕಾರಣಪಟು ; ರಾಜನೀತಿನಿಪಣ: ಅನೇಕ ವರ್ತಮಾನ 


ಪತ್ರಿಕೆಯ ಯುದ್ವನಿರೀಕ್ಷೇರು ದೊಡ್ಡ ಮುತ್ತದ್ದಿಗಳಂತೆ ಹೀಗೆ ಹೀಗೆ 


ಆಗುವುದು ನಿಶ್ಚಿತವೆಂದು ಕಾಯಾಸ ಕಟ್ಟ ಹೇಳುತ್ತಿದ್ದರು. (8ನ್ನ- ೩೪)- 
ಶ್ರಿ ಮುದಿ ಮಖ ದ ಯ . ಶರೀಫ: 02 
೫. ತೀಕ್ಷ್ಣವಾದ ಬುದ್ಧಿಯುಳ್ಳವನು; ಚಾಣಾಕ್ಷ : ರರೀಥನು ತುಂಬ 


೭ 
ಈ ಕುಟಿಲತಂತ್ರಗಳನ್ನೆಲ್ಲ ಬಲ (ನೂರೂ. 3); ರಾವಜೀ 
(ಅತ: 11: ೩): ಮುಸದ್ದಿ 2 ೬. ಕರಣಿಕ; 
ಕಾರಕೂನ; ಗುಮಾಸ್ತ ; ಸೀಮೆ 


ಗಳೊಳಾಲಿಸು; 


೨ ಜಮಾಖರ್ಚಿನಾ ಲೆಕ್ಕವ ಮುಸದ್ದಿ 
ವುದೊಂದೆಸೆಯ ರೊಕ್ಕ ಬರಬೇಕೆಂದು ವಿವರಿಸುತಲೊಂದೆಸೆಯ 
ವಿಚಾರಿಸುತ್ತೆ (ಕೃಶೃವ- ೫೨೪೪), 


[- ಅರ, ವ ಹಿಂ. ಮುತ್‌ಸದ್ದೀ; ಮರಾ, ಮ. 


ನತ್ಸೆದ್ದೀ; ೨ತ್‌ಸದೀ, 


ಮುತ್ಸದ್ದಿತನ (ನಾ)- ಟ್ಟ ರಂಜನೀತಿನೈಪ್ರಣ್ಯ; ರಾಜತಂತ್ರಜ್ಞ: 
“ರಾಜನೀತಿನಿಪುಣತೆ, ತಖತ್ಸದ್ದಿತನ” (atesminship: ಶಕ್ರಿನ. ೬6). 


ಅತಿಬುದ್ಧಿನಂತಿಕೆ ; ಚಾಣಾಕ್ಷತನ ; ಶ್ಯಾಮರುಯನಲ್ಲಿ ಪಂತ 


ಎ 
ದೊಡ್ಡಸ್ತಿಕೆ ಇರದಿದ್ದರೂ ಅವರಲ್ಲಿಯ, ಮುತ್ಸದ್ದಿತನ 
- ರೋಮರೋಮದಲ್ಲಿ ಸೆಲೆಯಾಡುತ್ತಿತ್ತೂ (ರೀಶತ. 11, ೩೦). 


[ನಂತ್ಸದ್ದಿ 4 - ತನ] 


ಮುದ (ನಾ). ಹಿಗ್ಗು: ಸಂತೋಷ; ಆನಂದ : “ಪ್ರೀತಿ ಸುಖಂ 

ಮುದಂ . - . ಸುಸುಖಮೆನಿಸಿಕ್ಕು” (ಹೋಗಣ. 6-೨೫) : ವಿದಿತಸಮ 

| ಸಂಸ್ಕೃತೋದಿತಪದಂಗಳೊರ್‌ ಪುದಿದು ಬೆರಸಿ ಬರೆ ಕನ್ನಡದೊಳ್‌ 
ಎಂದಮನವು ತರ್ಕುಂ (೪೧೫. ೧-೫೫); ಭರತೇಶ್ವರಂ 

ವನಾಭ್ಯಂತರಮಂ ತೊಬಲೆ ಮನಸ್ಯಿಂತಿಲ್ಲದ ಮುದಮನುಂಟು ಮಾಡಿದುದು 

ಬನಂ (ಕರಿಕು. 66-66) ; ಅರ್ಜುನನು . . . ಮುರಹರನೊಡನೆ ಮುದದಲಿ 


ರಥಕೆ ಬಂದನು (ಕುಪ್ಮಾರ್ರೊ- ೨-೧೭). [ಸಂ. ಮುದ] 
ಮುದಂಗೆಡು (ಕ್ರಿ). ಸಂತೋಷವನ್ನು ಕಳೆದುಕೊಳ್ಳು ; ಆನಂದ 

ವಿಲ್ಲದಾಗು : ಬಹುದುಃಖದೊಗ್ಗಿನಿಂ ತಾಮಸದಿರ್ಕೆಯಿಂ ನೆರೆ 

ಮುದಂಗೆಡುಕೈದೆನೆ (ಕತಕ. 0೬೦-೨೫). [ಮುದ _. ಕೆಡ್ಕು) 


ಮುದಂದಳೆ, ಮುದದಳೆ (ಕ್ರಿ). ಹಿಗ್ಗು; ಸಂತೋಷಿಸು : 
ತೊಳಗುವ ರನ್ನದೊಟ್ಟಿಲೊಳೆ ಪಟ್ಟಿರಿಸುತ್ತೆ ಕುಮಾರನಂ ಜುಂದಂದಳೆದೆಳ 
ವೆಣ್ಣಿಳೊಲ್ಲು ಎ ವಿಜು ಜೋಯೆನುತೊಪ್ಪಿ ತೂಗಿದರ್‌ (ರಾಃಕೀ. 
೪0 'ಮುದದಳೆ: ಚತುರಾಸ್ಯನಿವರನೆಲ್ಲಿಂದಲ್ಲಿ ಕೂಡಿಸಿದನೆಂದು 
ಯತಿ ಮುದವಳೆಯಲು (ನವನ ೬೩4-0೬): [ಮುದ + ತಳ್ಳಿ] 

ಮುದಂಬಡು, ಮುದವಡು (ಕಿ). ಇಮುದಂದಳೆ ; ನಿಜಬಳಂ 
ಮುಂದಂಬಡುತ್ತದಿರೆ ಪಡಿಬಳಂ ಕಂಗೆಡುತ್ತಮಿರೆ . . . ಪನ್ನತಿಕೆಯಿಂ ತನ್ನ 
ಬಲಂಬೆರಸು ಸುತ್ತಿ ಪಶ್ರಿದಾಗಳ್‌ (೮೩ರ: ೬-೦೦೩ ನ). ಮುದವಡು : 
ಬಂದು ಹೊಕ್ಕನು ಪುರವ ಮೆಜವತಿಚಂದವನು ನೋಡಿ ಮುದವಡು 
ತಂದು [ 230: ಮನದೊಳಗಂದು ಕೊಂಡಾಡಿದನು] ಖುತುಪರ್ಣನ 
ಮಹಾಸಿರಿಯ (843. ೬-೨6) ; ನಿಟ್ಟಿಸುವಳು ಕೆಲಬಲನ ಇಟ್ಟಿದಿರೊಳು 
ಕಂಡಂತಾಗಲಲ್ಲೆ ಮುದ [ಮುದ್ದ ಪಡು) 


ನಟ 


ಮುದೆವಟ್ಟು (ಕರ್ನಾಕ. ೨೨೭)- 


ಮುದ್ಯಬೆರು ೭೨೪೮ ಗೋಡ 


ಮುದಂಬೆರು ಂಬೆಜು' ನೋ. ರಥಾಂಗಕಾಂತೆಯೆರ್ದೆಯಾಲ'ದುದುದದೆರ ತತ್ವ್ರಭಾತದೊಳೆ (ಕಂ್ರಥ- 
ಮುದಂಜೆಜು, ಮುದಂಬೆರು, ಮುದವೆಳು (ಕ್ರಿ)ಎಮುದಂದಳೆ: 6-000) ; ಸುರಿವ ಮುದಡೆಶ್ರುವೆ ಚಳೆಯಂ . . . ಗದ್ದದರುತಿ ವರವಾದ್ಯ 
ನಿಂಬಿಯಕ್ಕನ ಚೆನ್ನಭಕ್ತಿಗೆ ಮೆಚ್ಚಿಯಾರೋಗಿಸಿ ನುದಂಬೆತ್ತು (ಉಸಪು- ಮದಾಗೆ ಶಿವನನವನಿದಿರ್ಗೊಂಡಂ (೧8: ೦೩-೩೦)... [ಸಂ] 
3-೩೩) ; ಜಂಭರಿಷು ವಿಜರೂಪಷದೋಲುತೆ ಪರಸಿ ಮುದಂಬೆತ್ತು? [ಮುದಿ (ನಾ). ೧. ಇಳಿವಯಸ್ಸು; ವ್ಯ ೈದ್ಸಾಪ್ಯ : ನಾಲಿಗೆಯ ಕೀಲವನು 
ಸಗ್ಗಕೆಯ್ದಿದಂ (1089- 3-3). ಮುದಂಬೆರು : ಎತ್ತಿದ ಪಲ್ಲವ ಪ್ರತಿಮ ; | ಶೀಲದಲಿ ತಾನಉದು ಶೂಲವದು ರುಚಿಯು ಎಂದಿಹನು ಮುದಿಯಲಿ 
ಪಾಣಿಂಗಳಿಂ ವನದೇವಿಯರ್‌ ಮುದಂಬೆತ್ತೊಡನಿತ್ತರೇ ತೊಡವನೆಲ್ಲ ಬುಲನಂತಿಹನರಿ (ಸರಕ್ಕ, 5008). ೨. ಮುದುಕ ; ವೃದ್ಧ ; ಮುದಿಗಾ 
ೆಂಜಂಗಳೆತ್ತದೆಂ (ಕಂತ. 80-68)- ಮುದವೆಟು : ಗಂಡ ಯವ್ಯನೆ ಶತ್ರುವೈ (ಸೋಮೇಕ. ಆಲಿ: ಯುಲ್ಲದಳ : ಮನೆವಾರ್ತೆ 


ರಂ ನಂದಿಯಂ ಬಲಗೊಂಡು ವಂದಿಸಿ ಪರಿದು ಶುಭವಿದಿರ್ಗೊಂಡ ಮುದಿ ಗೂರಲೊದಜಃ ಸತ್ತಂತೆ (4ನೇಜ್ನ. ೦೬೨೪). (ಗು) ೩. ವಯ 
ಮೊಲ ನಿಜಮಂದಿರಕೆ ನಡೆತಂದು ಮುದವೆತ್ತು (ಡಿಸಪು- ೨-೩೫) ; ಸ್ನಾದ : ಮುಪ್ಪಿನ: ಆ ಮುದಿರೈತ . . , ಡಾಕ್ಟರನ ಕಡೆಗೆ ನೋಡಿದ 
ಪಿಡಿದಳು ಗಲ್ಲವ ಮುದ್ದಿಸಿ ಮುದವೆತ್ತು ನುಡಿದಳು. ಖಳರಾಯನರಸಿ| 10 (ಪುಹುಕ್ಕಾ- 3): ೪. ದೊಡ್ಡಗಾತ್ರದ : ಭಾರಿಯಾದ ; "ಮಖ 
(ಮೋಹತ- 00-40)- [ಮುದ 4 ಪಣ್ಕು ] ಕಾಗೆ" ಪರಾ. ೫. ಹಳೆಯ ; ಹಿಂದಿನ : ` ಮುದಿಗನಸು " ಪರಾ. 


ಮುದಗೊಳ್ಳು (ಕ್ರಿ). ಇಮುದಂದಳೆ : ಶಾಂತಲಾದೇವಿ ಮನಸ್ಸಿನಲ್ಲಿ [ದೇ-॥ ತುಳು. ಕೊಡ. ಮುದಿ; ತೆಲು. ಮುತ್ತಿ ] 
ಗೊಂಡಳು (ಸವತಿ: ೪೨). [ಮದ್ಯ ಕೊಳ್ಳು (ಕೊಳ್ಳ) ಮುದಿಕಾಗೆ (ನಾ). ೧. ವಯಸ್ಸಾದ ಕಾಗೆ: ಒಂದು ಮಾದಿಕಾಗೆಯೂ 
ಮುದತಿ 'ವಬದ್ಧತು' ನೋ. ಹಾರಲಾರದೆ ಎರಡು ದಿನಗಳಿಂದ ಅಲ್ಲೇ ಕೂತಿದೆ (ಕತಿ). ೨. ಕಾಗೆ 


ಮುದತ್ತು "ಬದ್ಧ 35 
ಮುದದಳೆ ಮು! 
ಮುದವಬಟು (3). ಇ ವಖದಂದಳೆ ; ಸುಧೆಯೊಳುದ್ದವಮಾದ ಸುರ 

ಕರೀಂದ್ರನ ಮೇಲೆ ಮುದಮುತ್ತು ಹಂಯೇಅರಲು (ಅತಂತ, ೬-೨0). ಮುದಿಕುಂಟಣಿ ` ಮುದಿಗುಂಟ 


ಜಾತಿಗೆ ಸೇರಿದ ಒಂದು ಬಗೆಯ ದೊಡ್ಡ ಪಕ್ಷಿ: ಡೊಂಬಕಾಗೆ : 
*`ದ್ರೋಣಕಾಶ, ಕಾಕೋಲಃ - ಈ ೨ ಮುದಿಕಿಂಗೆ '" (ನಾಕ. ೦೦೪), 


ನೋ 
[ ಮುದ ೬ ಉಳು ] ಮುದಿಗನಸು (ನಾ). ಹಳೆಯ ಕನಸು : ಹಿಂದಿನ ಕನಸು: ಮುದಿಗಳಸು 
ಮುದಲ್‌ "ಮೊದಲ್ಮ' ನೋ, 19] ಗಳನು ತೂರುತ್ತ, ಹೊಸಗನಸನು ದೊಳೆಡೋರುತ್ತ ಪಾದನಪದನನು 
ಮುಖದಲಿ 'ಮೊದಲಿ' ನೋ. ಬರುತಿಹನು (ಕಾಂತ. ೨೩-೦೭). [ಮುಂದಿ .,. ಕನಸು) 
ಮುದಲಿಯಾರ್‌ . 'ಮೊದಲಿಯಾರ್‌' ನೋ. ಮುದಿಗಲ್ಲು ` ಮುದುಗಲ್‌ ` ನೋ. 
ಮುದಲೆಕರು 'ಮುದಲೆಗರು' ನೋ." ಉದಿಗುಂಟಣಿ, ಮುದಿಕುಂಟಣಿ (ನಂ). ಮುದುಕಿಯಾದ ಕುಂಟಲ 
ಮುದಲೆಗರು, ಮುದಲೆಕರು (ನಾ). ಚಾವಣಿಯೇಣನ ತೊಲೆಗೆ ತ್ರಿ. ತಬೆಹಿಡಿಕೆ : ಇದ್ದರಲ್ಲಿ ಸಹಸ್ರಸಂಖ್ಯೆಯ ವ. 
ಆಧೂರವಾಗಿರುವಂತೆ ಜೋಡಿಸಿರುವ ಪಾರ್ಶ್ವದ ತೀರು, -ಜಂತೆ :[ ೩ ಎ ಮುದಿಗುಂಟಣೆ[ಪಾಣಂ. ಮು ಮದು 
(ಊಂಗ್ಣಾ. ೬). ಮುದಲೆಕರು : (8ಸುಣ್ಮ. ೩೦). ಗುಂಟಣಿ, ಮುದುಗೂಟಣಿ]ಗಳು (ತೊಂರಾ: ೩-೨-೩೪) ; ಮುದಿಗುಂಟಣಿ 
[ + ತುಳು. ಮುದಲೆಗರು, ಮುದಲೆಕರು ] ಪೇಳ್ಳ ಸೂಳಿಸಿದ್ದಾಂತವ ಸಖರೊಡದೆರಸು ಸಂತಸ ಮಿಗೆ ಕೇಳಿ ಸಲ್ಲುಪ 
ಮುದವಡು ` ಮುದಂಬಡು ' ನೋ. ದಿಂದ ಭೂಕಾಂತನೆಯ್ದುವನತ್ತ ತ್ತ (ನಗಳು. ೩0-038). ಮುದಿಕುಂಟಣಿ ; 
ಮುದವಡೆ (ಕ್ರಿ). ಎ ಮುದಂದಳೆ ; ಮುದವಡೆದೆಸೆವ ಚೌರ: ಧದ ಮಮತೆ ವೆಗ್ಗಳಿಸಿ ನಿಜತನುವ ನೋಯ್ಲೊ ಡದಿರೆಸುತುಗ ಮುದಿಕುಂಟಣಿಯ್ದ 
ವಿಧದ ರತಿಯ ತೋಟಾ ಮೆಜ್‌ದ ಪುದುಗಿದ ನವರತ್ನದ ಪ್ರತಿಮೆಗಳಿಂದ | ೪ ಬೋಧಿಸಿದಳಾತ್ಮಭದೆಗೆ (ನಂ ೫-೩-೩೦)- [ವಂದಿ ಕುಂಟಣಿ] 
ಮದನವಿಲಾಸ ರಂಜಿಸಿತು (ಕುಃಶಿ. ೭-೩೯) [ಮುದ ಮುದಿಗೂಡು (ನಾ). ವಯಸ್ಸಾದ ದೇಹ: ಜೀರ್ಣಶರೀರ : ಮುನ್ನ 


ಮುದದಲರ್‌ (ಕ್ರಿ). ಬಹಳವಾಗಿ ಹಿಗ್ಗು : ಅತಿಯಾಗಿ ಆನಂದಿಸು : ಮುದಿಗೂಡು ತಹದಿಂದೊಣಗಿತಿದನೊಲ್ಲೆನ: (4 ಎಂ, ೨೬-೬೯). 
ಮುದವಲರ್ಬಾಚರಿಸೆನೇ ಸ; 


ರುಸಪರಿಯೆಗಳ (ಸಕ ೪೩-೧೩). [ಮದಿಗೂಡು] 
ವಸು ಅಲ್ಲಂ, ಗ ುದಿಗೂಬೆ (ನಾ). ೧. ವಯಸ್ಸಾದ ಗೂಬೆ ; ಮುದಿಯಾದ ಗೂಜಿ : 
ಮುದವೂಡು (ಶಿ) ಸಂತೋಷಗೊಳಿಸಂ ; ಆನಂದವನ್ನುಂಟ: 


ನ್ನ ಮುದುಕ  ಜದ್ವನೆಯನೊಡಗೂಡಿ ಮುದಿಗೂಜೆಯೊದಲೇಕೊಂಡಂತೆ 
ಮಾಡು : ಆಡು ಬಾ ಮುರವೂಡು ಬಾ ಭಯದೊಡು ಬಾ ಒಲವ 


(ಸರ್ನಜ್ಯ- 0604): ೨. (ವ್ಯಂಗ್ಯಾರ್ಥದಲ್ಲಿ ಬಹಳವಯಸ್ಸಾದ ವ್ಯಕ್ತಿ ; 
ಯೋ: ೨೬) ಬೇರೊಂದು ಹಕ್ಕಿಯ ಜತೆಗೂಡಿ ಹಾಡನು ಹಾಡುತ ನನ್ನಂಥ ಮುದಿಗೂಬಿಯ ಮಾತು ಯಾರಿಗೆ ಲಕ್ಷ್ಮ? (ಇರೂ ೪ ; 


ಮುದವೂಡು ಮನಕೆ (ಇಂತಾ. 303-96). [ ಮುದ 4 ಊಡ್ಕು ] ಒಂದು ಕಂಚಿಯತು, ಒಂದು ಮಿಂಚಾಯಿತು, ಮುಂದೆ ಕೂತಿಯಾ 
ುದವೇಶು " ಮುದರಿಬೆಜು ' ನೋ. ಮುದಿಗೂಬೆ? (ಣರ). [ಮುದ್ದಿ ಗೂಬೆ (ಗೂಗೆ)] 
ವಖದವೇಜ್‌ಸು (ಕ್ರ). ಸಂತೋಷವನ್ನು ಹೆಚ್ಚುಮಾಡು, -- ಅಧಿಕ | 49 ಮುದಿಗೊಡ್ಡು (ನಾ). ಬಹಳ ವಯಸ್ಸಾದವನು ; ಮುದಿಯ: 
ಗೊಳಿಸು: ಪೆಣ್ಮಕ್ಕಳನಾದರಿಪುದು: ಮುದವೇಉಪದು ಮುದ್ದಿ ಪುದು ನಿಮ್ಮಂಥವರು ಯಾವಾಗಲೂ ಅಂಥ ಮರಿದಿಗೊಡ್ಡಿನ ಹಿಂದೆ ಇರುವುದು 
(s00- ೩-೨೬)- [ ಮುದವೇಣು 4 ಇನೂ ] ಸರಿಯಲ್ಲ (ಶಳ್ಕತಾ- ೯೦) ; ಮುದಿಗೊಡ್ಡುಗಳಾಗಿ ಮಮವೆಯೇಕೆ ಮಾಡಿ 
ಮುದವೇಜು (ಕ್ರಿ). ಎ ಮುದುದಳೆ ; ಪಸುಮಕ್ಕಳ ಮುದ್ದಿಸಿ ಕೊಳ್ಳುತ್ತಾರೋ ನನಗೆ ಗೊತ್ತಿಲ್ಲ (14ರ. 0೪0). [ಮುದಿ ಗೊಡ್ಡು] 
ಮುದವೇಜುವುದು (೩0. ೪-40). [ಮುದ -- ಎಲ್ಮು (ಲಜ್‌ )] ಮುದಿಗೋಡ (ನಾ). ಮುದಿಕೋತಿ ; ವೃದ್ಧಕಪಿ ; ಮನೆಯೊಳಗೆ 


ಮುದಶ್ರು (ನಾ). ಸಂತೋಪದಿಂದ ಉಕ್ಕಿಬರುವ ಕಣ್ಣೀರು ; ಆನಂದ|ಟ | ಕಟ್ಟಿರ್ದುಜೊಂದು ಜುದಿಗೋಡನೆಂ ೭ 


ಬಾಷ್ಪ : ಕಣ್ಗಳಿಂ ಸಂರಿಯೆ: ಮುಂದಶ್ರು . , . ಕಾಂತನೊಳ್‌ ನೆರೆದು [ಮುದ 


ಕೆ ಹಿಡಿತರಿಸಿ (ಸಮ್ಮೇಳ. ೨-೮೦). 
ೋಡ್ಯ (-ಕೋಡಗ)] 


ಮುದಿತ 


ಮುದಿತ (ಗು). ೧. ಸಂತೋಷಗೊಂಡ ; ಸಂತುಷ್ಪವಾ: 
ಕೂಡಿದ : ಪ್ರಭಾಮಂಡಲಂ ಪ್ರಪೋದಮುದಿತಹೃದಯನಾತನಂ 
ರಾಮಸ್ವಾವಿಂಯಲ್ಲಿಗುಮ್ಕೂದುಂ (ಕಂಣಶಾ. ೦೪-೪೬ನ) ; ಗೋಪಾಲರಂ 
ಕಂಡತಿಮುದಿತಹೃದಯನಾಗಿ ಮುಕುಂದಂ , , , ಆನುರಾಗದಿಂ ನೋಡಿ 
(೫ಗಪಿ ೪-60 ವ್ರ; ಮುದಿತ ತುಂಡದರೂಪಮೆಂತೆನೆ ನೋಡು ನೀನು 
(ಅಪು. ೦೬-೦೪). ೨. ಸಂತೋಷನನ್ನುಂಟುಮಾಡುವ : ಕೀಡಿತ್ತಿರದೆ 


ಮುದಿತವಿಶ್ಚಂ ನಾಭಸಂ ಮಾತರಿಶ್ಯಂ (ಕಂದ್ರತ್ಯ" ೪-40). (ನಾ). ೩. 
ನಲಿವು; ಹಿಗ್ಗು; ಸಂತೋಷ: “ಮುಕ್‌... ಮುದಿತಂ... 


ಮೋದ್ಯಂ, ಈ ೧೨ ನಲಿವು” (ಣಕ್ಕೆ: 64) ; ಮುದಿತ ಎಂದರೆ ಒಳ್ಳೆಯ 
ವಿಷಯಗಳನ್ನು ಕಂಡರೆ ಸಂತೋಷ (6ನ್ಮುತ. ೬-೩ ಕೀಳು). ೪. ಸಂತೋಷ 
ಗೊಂಡವನು : ನಿಲ್ಲಿಸೆಂಬ ಮಾತನಿಂತು . - : ಕೇಳಿ ಮುದಿತನಾದ 
ಹರಿಯು ಶುಭವನೆಮಗೆ ಮಾಡಲಿ (ಠೃನ್ಠಾರೋ- ೨೨೦). [ಸಂ.] 


ಮುದಿತನ (ನಾ). ಮುಪ್ಪು; ಇಳಿವಯಸ್ಸು ; ವೃದ್ಧಾಪ್ಯ: 


ಸ 
ಸ್ವಾವಿರಂ- ವೃದ್ಧತ್ವಂ - - . ಮುದಿತನ, ಮುಪ್ಪು” (ಸಿದ್ಧಾಂತಿ. 0೪) ; 


ರಂಗಾಭಟ್ಟರ ಬಾಳುವೆಗೆ ಮುದಿತನದಲ್ಲಿಯೂ ಒಂದು ಮುಗುಳು 
ಬಿಟ್ಟಿಂತಾಯಿತು! (ಕೀನರಂ- %೩). [ಮುದಿ  - ತನ] 

ಮಬದಿಪಾಜ್‌ (ನಂ). ವಯಸ್ಸಾದ ಸೂಳೆ ; ವೃದ್ಧವೇಶೈ : ತನ್ನೊಳೀ 
ತಾನೆ ಜಿನುಗಿ ನುಡಿವ ಮಂದಿ[ಣಾಣಾ. ದಂ]ಪಾಜ್ನಯಂ ನೋಡುತುಂ 
ನಗುತುಂ ಬರೆ (೧೪. ೪-೦೫ ನ); ಹಣ್ಣಿನೊಳಗುಳ್ಳ ವರಮಧುರ ಕನು 
ಗಾಯೊಳುಂಟೆ ಕೂಡಿದೊಡೆನ್ನ ಪರಿಯ ತೋಟುವೆ.ಪೊಸತ ನಿನ್ನಾಣೆಯೆಂಬ 
ಮುದಿಪಾಜೀಯಿರ್ದಳದೊಂದೆಡೆ (0ಕ್ತಾತ- ೨-೫೬) ; ಎನಗೆ ನೀನಲ್ಲದರಿ 
ಲ್ಲೆಂದು ನಿನ್ನ ಮನ ಸಿಲ್ಕಿಸದಿರೈದು ಮುದಿಖಾಲ ಮಗಳಿಗೆ ಬುದ್ಧಿಯಂ 
ಪೇಳ್ಹಳು (ರ್ರೌರಂ. ೬-೦೦). [ಮುದಿ 4-ಪಾಜ್‌] 

ಮುದಿಪ್ರಾಯ (ನಾ). ಎ ಮುದಿತನ : ಇಷ್ಟು ಮುದಿಪ್ರಾಯೆದಲ್ಲಿ ಅವರಿಗೆ 
ಇಂಥಾ ಕಷ್ಟ ಬರಬಾರದಿತ್ತು (ರೂಂ). [ಮುದಿ 3. ಪ್ರಾಯ] 

ಮುದಿಭ್ರಾಂತಿ (ನಾ). ಅರೆಮರುಳು ; "ಅಧ “ಹುಚ್ಚು ; ಒಂದು ವೇಳೆ 
ಜಹಾಂಗ್ಯಿರನಿಗೆ ನನ್ನ ಸಮಾಚಾರ ತಿಳಿದರೆ ನನಗೆ ಪಂತಿ ದಿಡಿದಿತ. 
ಎಂದು ನಗುವನೇ ? (ಏತ್ಕಾಮ, ೬೨): [ಮುದಿ ಭ್ರಾಂತಿ] 

ಮುದಿಮುಂಡೆ (ನಾ). ವಯಸ್ಸಾದವಳನ್ನು ಕುರಿತು ಅವಹೇಳನಾರ್ಥ 
ದಲ್ಲಿ ಹೇಳುವ ಒಂದು ಬಯ್ಗ್ಸುಳು : ನಡೆ ಮುದಿಮುಂಡೆ ನೀನೆಯೊತ್ತು 
ವಲ್ಲಿನ ಸಬುದವೆಸೆದುದು ಸೂಳೆಗೇರಿಯಲಿ (440m. '೩-6-೭೭)- 

[ಮುದಿ|-ಮುಂಡೆ,] 

ಮುದಿಯ (ನು). ೧. ವಯಸ್ಸಾದವನು ; ಮುದುಕ: ವೃದ್ಧ : 
ತಾಟುತ್ತ ಮಯಂ ಬಡಿವಾಗ ಮುದಿಯನ ಕೋಟಲೆಯ ನೋಡ (ಸರ್ವಃ 
0600) ; ಸತ್ತರೆಲ್ಲ ಮುದಿಯನೊಬ್ಬನೊಂಟಿಯಾಗಿ ಮನೆಗೆ 
(ಆರೇಕ- 000). ೨- ವಯಸ್ಸಾದುದು : ಮುದಿಯಾದುದು: ಹಣೆಯ 
ಘಾಯದ ವಿಷ್ಣು ನೊಂದು ಸಿಂಹವನೆಯ್ದೆ ಕಣಕುವೆತ್ತಿನ ಮುದಿಯನಂತ್ರೆ 
ದಿವ್ಯಾಸ್ತ್ರಮಂ ಗಣನಾಯಕನ ಮೇಲೆ ಬಿಡಲು (ನಕ್ಕಿ ಫು. ೩-೪-೩6): 

[ಮುದಿ 4 -ಅ್ಲ./ತವಿ. ಮುತಿಯನ?. ಮುತಿಯಾನ್‌. 

ಯವನ್‌ ; ತುಳು. ಮುದಿಯೆ; 

ಮುದಿಯಳು (ನಾ): ಮುದುಕಿ ವ್ಯ ೈದ್ಧೆ : ಗಣಿಕನ ನೆರೆ ಹೊಲ್ಲ ಗಣಿಕೆ 
ಮಂದಿಯಳು ಹೊಲ್ಲ (ಸರ್ವಜ್ಕ- ೭9೬). 

[ಮುದಿಯ - ಆಳ್ಕು (ಆ -ಅಳ್‌)] 

ಮುದಿರ್‌. ಮುದುಡ್ಗು, ಮುದುರು (ಕ್ರಿ). ೧. ಸೊರಗು: ಕೃಶವಾಗು: 
ಅಮೃತಮತಿಯಷ್ಟವಂಕಂಗೆ ಮರುಳ್ಳೊಂಡತ್ತೆ 'ಗಂಡನಂ ವಿಷದಿಂಕೊಂದು 
ಮುದಿರ್ತು ಯಮಂ ಕೊಲೆ ಪಂಚಮನರಕದೊಳಬ್ಬಳ್‌ (ಯಶೋಕ. ೪-3೬). 


ಮಂತಿ 


: ಹಿಗ್ಗಿ ನಿಂದ 
hy 


ಉಳಿದ | 


೬೨೪೯ 


120 


60 


ದುದಿರ್‌ 
ಪಿ. ಕಡಮೆಯಾಗು; ಇಳಿ:  ಎಳವಿಸಿಲೀಗಳೀಗಳೆ ಮು 
[೫ಕಾಂ. ಸು]ರ್ದುದು ಚೊತಕುಜಾತಮಾಗಳೀಗಳಿ ನನೆದೋಲತು (ಆಂತ. 
೧೩೫) ೩, ಮುಚ್ಚು ; ಮುಗಿ: ಮಾಣೆಲೆ ಜೊಗಿ ., . 


ವ | ಜೂ R 
ಮುದಿರ್ದ ಕಣ್ಣೆವೆಯಂ ಬಿದಿರ್ಚಿ ನೋಡೆಮ್ಮಂ (ಉಾಕ್ಕ: ೬೪). 
ಮುದುಡು: ೪. ಅಡಗು; ಹುದುಗಿಕೊಳ್ಳು: ಆಣವಮಾಹಸಾಕುರ್ಮಿಕ 
ಮೂಲುಸುರೆಯಲ್ಲಿ ಮುದುಡುತ್ತ ನಾ ತಂದ ಸುಧೆ ನಿಮಗಿಲ್ಲ ಎಂದೆ 


(ಸರವ. ೦೪೨-೬೯೬) ; ಯಕ್ಷಂ ಮರುಳಾದಂ ಮಿಕ್ಕವರ್ಗೊಂಟಿನೊಳೆ 
ಮುದುಡಿದರ್‌ೌ (ತಂಪು. 0-023) ; ಆಜಯ . . , ಜನಜಂಗುಳಿಯ ನಡುವೆ 


ಯಲಿ ಮು 


ಯಲ್ಲಿ ಮುದುಡಿ ಕುಳಿತ (ಆಸ್ಸಾರ್ಕ- 0೬). ೫. (ಚರ್ಮ. 
ಬಟ್ಟೆ ಮೊದಲಾದುವುಗಳು) ಸುಕ್ಕಾಗು ; ಸುಕ್ಕುಗಟ್ಟು ; ಸೆರಿಗೆ 
ಬೀಳು : ಚೆನ್ನಾಗಿ ಗರಿವಖರಿಯಾಗಿ ಇಸ್ವಿ ಮಾಡಿದ್ದ ಸೀರೆ ಬಸ್ಸಿನ ದೊಂಬಿ 
ಯಲ್ಲಿ ಮುದುಡಿ ಹಾಳಾಯಿತು (4). ೬. (ಬಿಸಿಯ ರುಳಕ್ಕೆ 
ತಾಗಿದ) ಹೂವು. ಎಲೆ ಮುಂತಾದುವುಗಳು ಸುರುಟು : ಮುರುಟಿ 


ಒಂದು ಮೂ: 


ಕೊಳ್ಳು : "ಮುದುಡು. ಸಂಕೋಚನೇ” (880) : ಮಂಜಿನ ಭುರ 
ದಿಂದ ಬಾಗಿ ಮುದುಡಿದ ಪುಜ್ಜಗಳು ಮತ್ತೊಮ್ಮೆ ಅರಳಿ ಎಸಳೆತ್ತಿ 
ಮುಂಬೆಳೆಕಿನಲ್ಲಿ ನಲಿವಂತೆ ನಮ್ಮ ಜೀವ . . - ಹಗುರವಾಯಿತು 
(ತ8ದು: 3. ೩98). ವ. ಬಾಗು; ತಿರುಗು: ಕಿರುಚಿಕೊಳ್ಳು : 
`ಮುದುಡುಗಿವಿ' ಪರಾ: 


೮, ಕೈ. ಕಾಲು ಮುಂತಾದುವು 
ಸೇದಿಕೊಳ್ಳು,-- ಎಳೆದುಕೊಳ್ಳು : ಒಂದು ವರುಷದ ಕೂಸಂ 
ನಂದಿನಿಯೆಂಬ ದೇಪತಿ ಪಿಡಿದೊಡಾ ಕೂಸು... ಕೈಯಂ ಮುದುಡಿ 
ಕಚ್ಚಿಕ್ಕುಂ (ರಾಂತ- ೧೦-3): ೯.ಕುಗ್ಗು ; ಕುಸಿ: ನಿರ್ಮಲೆಯ 
ಅರಳಿಕೊಂಡಿದ್ದ ಮನಸ್ಸು  ಮುದುಡಿಬಿಟ್ಟಿತು (ತೇಫೋತ- ೧೦೪). 
೧೦. ಆಯಾಸಗೊಳ್ಳು; ಬಸವಳಿ : ಮಲಮೂತ್ರ ಹೇಸಿಕಿಂದಲೆ 
ಯಿಳಿದು ಸೂಲಗಿತ್ತಿಯ ಕೆಯ್ಯ ಮೊಜದೊಳ್ಳುದುಡಿ ಬೀಳೆರ್ಹಿ (ನಿಡೋರ. ಹ. 
೫೦೦-೨೦)- ೧೧, ಮುದ್ದೆಯಾಗು ; ಮುದುಡೆಯಾಗು; ತವೆ ಕೋಗಂ 
ಪತ್ತಿ ಗಾತ್ರಂ ಧರಣಿಗೆ ಕೆಡೆದಿರ್ಪಲ್ಲಿಯುಗ್ರದ್ವಿ ಪಂ ಬಂದವಿಚಾರಂ ಕಾಯ್ದು 
ಬಲ್ಬಿಂದೊದೆಯೆ ಮುದುಡಿ ಬೀಳ್ವಲ್ಲಿ ೬೨೬ ಫೀವಲ್ಲದಾರ್‌ ಕಾವವರ್‌ 
(6್ಷ95- ೩೭); ಮೆಲ್ಲಗೆ ಆಕೆಯ ಕಿಸೆಯಿಂದ ಒಂದು ಮುಮಡಿದ ಬೆಕ್ಕಿನ 
ಮರಿ ಈಚಿಗೆ ಬರುತ್ತಿತ್ತು ೧೨. ಅಡಗಿಸಿಕೊಳ್ಳು; 


ಬಸುತ್ತಿತ್ತು (೫8೮: ೨)- 


ಹುದುಗಿಸಿಕೊಳ್ಳು : ಈ ವನಮಿದಂ ಸೋಂಕೆ ಸದ್ಮಶಿಯಿಲ್ಲದೆಂದು 
ರವಿ ತೊಲಗಿ ಕಿರಣಂಗಳಂ ಮುದುಡಿ[ಣಕಾಂ. ರುಬಿ] ಪೋಪನೊ 
ಫೇಳಿನೆ 


ಮಿತಿಯಿಲ್ಲದಾಗಸಕೆ ಬೆಳೆದ ತರುಪತ್ರಸಂತತಿಯ ಸಾಂದ್ರತ್ವದಿಂ 
(ತೆಂಿಫ್ರ 00-೨೩): ೧೩, ಮುದ್ದೆ ಮಾಡು; ಮುದುಡೆ. 
ಕುಳಿಯೊಳಿತ್ಕುವ ಮುದುಡಿ ಮುಚ್ಚಿ ಮುಗ್ಗುವ ಬಸ 
ನೆಟ್‌ ಸುಲಿವ ಖಳರ ಕೋಳುಹಳದೊಳಾ ರೌರವಂ ಛಯಂಕರವಾದುದು. 
(696-3); ಹಾಸ್ಯಕ್ಕಾಗಿ ಬರೆದ ಲೇಖನವನ್ನು ಮುದುಡಿ ಬಿಸುಡುವೆನು 
(ಕಾಶ, ೬೪): ೧೪. ಶಿರುಚು; ಮಡಿಸು; ಬಗ್ಗಿಸು: ಒಂದು 
ದೆಸಿಯೆಂಗಾಲ ನಟ್ಟಡೆ ನೊಂದು. . , ಹಿಂದೆಸೆಗೆ ಕಾಲ್‌ ಮುದುಡ 
ಬಾರದು ಮುಂಡಿಸೆಗೆ ನೀಡಲೈ ಲಾರದು , (ಕ: 9೩-6೪) : ಕೆಯ್ದನ್ನೊಳ 
ಕೊಂಡ ಆ ವೀರನ ಮುಷ್ಟಿಯನ್ನು ವಿದ್ಯುದ್ವೇಗದಿಂದ ತುಡುಕಿ . . . 
ಅದನ್ನಾ ತನ ಬೆನ್ನೆ ಮುದುಡಿ, ತೋಳ್ಕುರಿಚಿ. . . ಕೆಡಹಿ ಬಿಡುವನು 
(0ುಗಂ- 0೫-೨0): ೧೫. ಹಿಂದೆಗೆ; ಹಿಂಜರಿ; ಅಳುಕು : ದೇವದಾಸ 
ಮಾಂಸಾಹಾರಿಯಲ್ಲ. ಅದನ್ನು ನಾನು ಬಲ್ಲೆ. ಆದರೂ ಮನಸ್ಸು ಮೊದಲು 
ಮುದುಡಿತು (£6. ೩೬೭). ೧೬. ಹತೋಟಿಗೆ ತರು; ನಿಯಂತ್ರಿಸು; 
ನಿಗ್ರಹಿಸು : ಮೂಜಿ ಮುದುಡಿ ಆಜನಡಗಿಸಿ ಎಂಟ ಗಂಟಿಕ್ಕಿ . . . 
ಮಂಡೆಯ ಮೇಲೆತ್ತಿದ ಮತ್ತೆ ಅವು ಹಿಂಗುವ ಠಾವಿಲ್ಲ (ರ್ನನ. ೩೬-0೮0). 


ಮುದಿರ 


ಮುದುರು : ೪. ಮಕ್ಕಳೆಲ್ಲ ಮುದುರಿ ಕುಳಿತರು (ಸರಾ. 2೫» 003೭); 
ಎಷ್ಟು ಹೊತ್ತು "ಶಾನೆ ಕಿಷ್ಕಿಂಧೆದಲ್ಲಿ ಮುದುರಿ ಕುಳಿತುಕೊಳ್ಳಬಲ್ಲ ? 
(ಸುತೂ. 3೩). ೫. ರೇಪ್ಮಬಟ್ಟೆಗಳು . : - ಇವಕ್ಕೆ ಸ್ಥಿತಿಸ್ಥಾಪಕಶಕ್ತಿ 
ಇರುವುವರಿಂದ ಬಟ್ಟೆಗಳು ಬೇಗ ಮುದುಡುವುದಿಲ್ಲ (ಗೃಹ: ೬೬): 
೧೭, ಗಾತ್ರವನ್ನು ಕಳೆದುಕೊಳ್ಳು; ಚಿಕ್ಕದಾಗು : ಭೂಮಿಯ 
ಓಳಭಾಗ ಇನ್ನೂ ಆರಿದ ಮೇಲೆ ಆದರ ಗಾತ್ರ ಕಡಿಮೆಯಾಯಿತು. 
ಸಂಕೋಚವಾಗುತ್ತಿದ್ದ ಒಳಪದರದ ಮೇಲೆ ಫನಪದರವು ಇಳಿದು, 
ಮುದುರಿ ಮುದುರಿ ಪರ್ವತಶ್ರೀಣಿಗಳನ್ನುಂಟುಮಾಡಿತು (ರೂಸುಟ್ಟು. 69); 
ಸೂರ್ಯನು ಮುದುರುತ್ತಿರುವನೇಬುದು ನಿಜವಾದರೂ ೮೬.೦೦೦ 
ಮೈಲು ವ್ಯಾಸವುಳ್ಳ ಅವನ ಮೈಯಲ್ಲಿ ೨೫೦ ಅಡಿ ಮುದುರುವಿಕೆಯು 
ಎಷ್ಟು ಸ್ವಲ್ಪ 1 (ಉಂಪ್ರ- 1, 

ಮುದುರಿಕೊಳ್ಳು, ಮುದುಡಿಕೊಳ್ಳು ೧. ಸುರುಟಿಕೊಳ್ಳು; 
ಮುರುಟು : ಸೂರ್ಯಕಿರಣ ಬದ್ದೊಡನೆಯೇ ನೆಯ್ದಿಲು ಮುದುರಿ 
ಕೊಳ್ಳಬೇಕೆಂಬ ನಿಯಮವೂ ಇಲ್ಲ (ಜಸುತೊ. ೩೬); ಹೂಗಳು (ಕಮಲ, 
ತಾವರೆ ಇತ್ಯಾದಿ) - . . ಸಂಜೆಯಿಂದ ಮರುದಿನ ಮುಜಾನೆಯವರೆಗೆ 
ಮುದುಡಿಕೊಂಡಿರುತ್ತವೆ (4ಸ್ಮಳ- ೦8೪). ೨. ಅಡಗಿಕೊಳ್ಳು; ಹುದುಗಿ 
ಕೊಳ್ಳು; ಇದ್ದ ಜುಗದಲ್ಲೇ ಎಲ್ಲರೂ ಮುದುರಿಕೊಂಡು ಮಲಗಿದರು 
(80); ನಾನು ಕೊಂಚ ಮುದುಡಿಕೊಂಡು ಕುಳಿತುಕೊಂಡೆ (ಣಾಫೋಣ- ೬೮); 
ನಾಯಕ . . , ಅದರ ತುದಿಯಲ್ಲಿ ಮುದುಡಿಕೊಂಡು ಕುಳಿತುಕೊಳ್ಳುತ್ತಾನೆ 


(೫ರಥೋ- ೩). ೩. ಒಳಕ್ಕೆ ಎಳೆದುಕೊಳ್ಳು,-- ಸೆಳೆದುಕೊಳ್ಳು : 


ನಮ್ಮ ರೆಕ್ಕೆಗಳನ್ನು ಮುದುರಿಕೊಂಡು ಆಕಾಶದಿಂದಿಳಿದು, , . ಭೂದ್ವೀಪ 
ವನ್ನು ಮರಳಿ: ಸೇರೋಣ (886೯- ೭೪). ೪. ಕುಗ್ಗು; ಕುಸಿ ನ ಯೋಚನೆ 
ಮೂಡಿದಾಗ ಮೋಹಿನಿ ಒಳಗಿನಿಂದಲೇ ಮುದುಡಿಕೊಳ್ಳುತ್ತಿದ್ದಳು (ಕನನ, 
90೬); ಗಿರಿಯನ ಮನಸ್ಸು ನಾಚಿಕೆಯಿಂದ ಮುದುಡಿಕೊಂಡಂತಾಯಿತು 
(ಕುಣ್ಣಕೆೆ. ೬೪). ೫. ಬೇರೆಯವರೊಂದಿಗೆ ಬೆರೆಯದಿರು ; ಒಂಟಿ 
ಯಾಗಿದು : ನರಹರಿಯು ಇನ್ನಷ್ಟು ಮುದುಡಿಕೊಂಡ, ಯಾರೊಡನೆಯೂ 
ಅವನು ಮನಸ್ಸು ಬಿಚ್ಚಿ ಮಾತಾಡುತ್ತಿರಲಿಲ್ಲ (ಸನಂ. ೪04) 
[ದೇ.॥ ತವಿ. ಮತಿರ್‌; ಮಲ. ಮಂಕಿರು; ಕೊಡ. ಮುದ್‌ರ*. ತೆಲು, 
ಮುದುರು] 

ಮುದಿರ.(ನಾ). ೧. ಮೋಡ ; ಮುಗಿಲು : ""ಅಭ್ರೆ೦, ಮೇಘಂ - . . 
ಮಂದಿರೆಃ, ಜಲಹುಂಕ್‌, ಧೂಮಯೋನಿಃ--೧೫ ಮೇಘಗಳ ಹೆಸರುಗಳು” 
(೫ ೨9 ತುದಿಯೊಳಗೆ ಸೆರೆಗೊಳಿಸಿ ಸಂಕನು ಮುದಿರನಿನದದಿ 
ಭೋರೆನುತ ಪೂರಿಸಿದನೊಡನೊಡನೆ (3: 3-೬). ೨. ಪ್ರಣಯಿ. 
`೩. ವಿಷಯಲಂಪಟ.' ೪. ಕಪ್ಪೆ; ಮಂಡೂಕ. [೫0.] 

ಮುದಿರೆ (ನಾ). ಒಂದು ಊರಿನ. ಹೆಸರು : ಇದಕ್ಕೆ: ಸಕ್ಕಿ' ಮುದಿರಿ 
ಬೂವಯ್ಯ ಬೆಳ್ಳನ ಕರಕುಡಿ' ಬಾರದಕೆಜೌಯಮ್ಮ (ಎಕ, 17, ಜುಂಿಸೂ- 
೪-0 Kw) [7] 

ಮುದಿವಾರ್ವ (ನಾ). ವಯಸ್ಸಾದ ವಿಪ್ರ; ವೃದ್ಧಬ್ರಾಹ್ಮಣ : 
ಈ ಮುದಿವಾರ್ವರಂ ಗೆಲ್ಲದಿರಲಾನೀಾ ಮಂಪ್ಟೊಟಿಲೊಡೆಯನಾಗಿಯುಮಲ್ಲು, 
(ರುತ. 4೦). [ಮುದಿ + ಪಾರ್ವ] 

ಮುದಿವು (ನಾ)| ಇ` ಮುದಿತನ : ತನಗೆ ಮುಪ್ಪೊಟಲೊಡೆತನಮಂಂ 
ಬರ್ಪಂತೆ ಮೇಣ್‌ ಮುದಿನಲ್‌ವುಂ ಬಾರದಂತೆ ಎಧಿಯಂ ಒಲಿಸಿಕೊಳ್ಳುದು 
(ರುತ. 39)- [ಮುದಿ 4 ವು] 

ಮುದಿವೆಣ್‌ (ನಂ). ವಯಸ್ಸಾದ ಹೆಂಗಸು; ಮುದುಕಿ. 

ಮುದಿನೆಣ್ನಳು (ಬಹುವ) : ಬಳೆದೊಡಿಪ ಕುಂಟಣಿಯ ನಡೆಯಿಸುವ 

ಮುದಿವೆಣ್ಗಳು , , ..ಬರುತಿರ್ದರು (19. 1೩-93). [ಮುದಿ _.. ಪೆಣ್‌] 


೭೨೫ರ 


೩6 


ಮುದ್ದು 


ಮುದಿವೇಶಿ, ಮುದಿವೇಸಿ (ನಾ). ಎ ಮುದಿಪಾಜ್‌ ; ಮಾಸಿದ ಸೀರೆ 
ಮಸಿಯ ತಿಲಕದ .". . ಮುದಿವೇಶಿಚರೆಡೆಯಾಡುತಿಹರು (ಕುರವಿ ೬-0೯0)" 
ಮುದಿವೇಸಿ : ನರೆದಲೆಯ ಮಸಿದೊಡೆದು . ., ಸುಳಿವರ ಕರೆವ 
ಮುದಿವೇಸಿಯರ ನಗುತವನಶನೀಕ್ಷಿಸಿದ. (ತೀತಂತ- ೦೭-೩೪) - 
[ಮುದಿ 4 ವೇಶ] 
ಮುದಿವೇಸಿ "ಮುದಿವೇಶಿ' ನೋ. 
ಮುದಿಷ್ಟ (ನಾ)- ಒಂದು ಬಗೆಯ ಸಸ್ಯ: "“ಮುದಿಷ್ಟಮೆನೆ ಕಿಜುಕು 
ಸಾಲೆಯಕ್ಕುಂ`' (ಬಂಗಣಾ: 93-60), [?] 
ಮುದಿಸೂಳೆ (ನಾ). ೬ ಮುದಿಪಾಟೌ ; ತಕ್ಕೆಯೊಳ್ಳೆರಿಮು ನಸುಸೋಂಕಿ 
ವಿಟರಿಂ ಪಣಂದೆಗೆಯೆಂದು ಮಂದಿಸೂಳೆ ಮಗಳ್ಳು ಸುರ್ದಳು (ಶಂಡಿಶೂ- 
೨೩-೫): ಬಾಗಿಲ ಕೈಸಾಲೆಯಲ್ಲಿ ' ಮಂಬಸೂಳೆಯಂ ಯಳೆಹುಡುಗಿಯರಿಗೆ 
ಬುದ್ಧಿಯಂಗಲಿಸುತ್ತ (ಸೌೌಗಾರಿ- ೧೯೦-೨). [ಮುದಿ 4 ಸೂಳ್ಳೆ] 
ಮುದಿಹೋತು (ನಾ)- ಮುದಿಯಾದ ಗಂಡಾಡು. 
ಮುದಿಹೋತುತರೆಯ = ವಯಸ್ಸಾದ ಹೊ:ತದ ತಲೆಯನ್ನು 
ಹೊಂದಿರುವವನು; ದಕ್ಷ : ಮುದಿಹೋತುತಲೆಯಂ ದಕ್ಷೆನುಗ ನಡ 
ನಡುಗುತಂ ಸಾಷ್ಟಾಂಗವೆಜಗಿ ವಂದಿಸುತೆದ್ದು ಮ್ಮುಡನ ಕೀರ್ತಿಸುತಿರ್ದನು 
[ಮುದಿ 4 ಹೋತ್ಕು (ಎಪೋಂತು)] 
ಮುದು (ಕ್ರಿ). ಮುತ್ತ (ಭೂತಕೃ): ಪುತ್ತು, (ಭೂತನ್ಯೂ): 
೧. ಮುದಿಯಾಗು; ವಯಸ್ಸಾಗು; ವೃದ್ಧಾಪ್ಯವನ್ನು ಹೊಂದು : 
“ಮುದು -ದೃದ್ಧೌ''(ಕಮುರಾ): ಮುಸು ಮುತ್ತಂತೆ ತೆರಳ್ಹ ತನ್ನ ಮೊಗಮಂ 
ಕಂಡಳ್ಳನೋ (6೧ಕ. ೨ ೪4); ಪೆತ್ತುಂ. ತೆಳ್ಬಟ:ಯದ ನಡು ಮುತ್ತುಂ 
ಬೀಟದ ಪಯೋಧರಂ ಮೆಯ್ಕೆತ್ತಿರೆ ಕರಮೊಪ್ಪಿ ದಪ್ಪರಲ್ಲಿಯ 
ಪೆಂಡಿರ್‌ (ಕಾವ್ಶಾತ ೬೪); ತೊಂಬತ್ತುವರುಷಂಗಳು 'ಸಲಲು ನೆಟ್‌ 
ಮುತ್ತುದಲ್ಲಾ ದೇಹವೆನ್ನದಹಂಗೆ ವರ್ತಿಸುತ (68ಠ್ರ- ೪೪-೬). ೨. ಮಾಗು: 
ಬಲಿ; ಪಕ್ವವಾಗು : ಕಾರಿಕಾಲಮ್ಮೆ ಮುತ್ತ ಮಾವಿನ ಹಣ್ಣನೀಯಲು 
ಮತ್ತೆ ಮೆಲಿದು (0೩ತ- ೦೫-38): ಮುತ್ತೊಡೆ ಮಿಡಿ ಪಣ್ಣಲ್ಳುಂ ಮತ್ತಿನ 
ತಳಿರೇನುಣಲೈ ಪಣ್ಣಾದ ಪುದೇ (ಊೀತಿಕುಂ- 1, ೩6). ೩. ಕುಗ್ಗು; ಕ್ಷೀಣಿಸು; 
ಕುಂದು ; ಚಂದ್ರಿಕೆ ಕಂದು ನಾರ್ತುದೋ . .. ರತಿ ಮುತ್ತುದೊ 
ಮೊಟ್ಟಿನಾದುದೋ ಕಾವನ ಕೈದು (ಉಕ. ೨-೪): ಮುತ್ತುದು. 
ನೇಸಅ ತೇಜಂ ಸುತ್ತುದು ದಾವಾಗ್ನಿ (ಕರುವ. ೨೩ ಶ್ರಯೋ); ಕೈದು 
ಕಾಜರ ದಟಂ ತಂತಮಗೆ ದಟವುಟದಿಂ ಕುಶಲವರಿಸುಗೆಯಿಂ ಸತ್ತೂಂ 
ಮಂತ್ತುಂ ಕಬ್‌ದಮಟ್‌ದುಂ ಫೋಪುದುಂ (ಕಾಶುಕ್ಕ- ೦೩೮-೦೭). 
ಮುತ್ತಂಚೆ ಎ ಮುದಿಯಾದ ಹೆಂಸಪಕ್ಷಿ : ಕಮಳೆಮಧುಪಾನದಿಂ' 
ಸೊಕ್ಕಿದ ಮುತ್ತಂಚಿಯ ಧ್ವನಿಗಳಂತೆ ಜರುರವಾದ - ಲಂಗೆಕ್ಸಿಗಳ 
ಮೆಲ್ಲುಲಿಯೊಳಂ (ಉರಕ. ೬ಟ್ಟಿ- ಮುತ್ತಕಾಯ್‌ ಎ. ಬಲಿತ ಕಾಯಿ: 
“ತಿಲ್‌ ಮಂತ್ರ ಕಾಯ್‌ (ಕರದ, ಕಂ: 0); 'ತಟಲೆಂದು ಮುತ್ತ 
ಕಾಯ್‌” (45೫. 50-೭9), ಮಂತ್ರಜಾಣ್ಮೆ -. ಪಕ್ವವಾದ ಜ್ಞ್ನ ನ್ಶ್ಲ 
ತಿಳಿವಳಿಕೆ: ಆಂ ಮುನ್ನಮಾಗಳಾಗಳ್‌ ಪಟದಿನದ ಪಿರಿಯ ಮುತ್ತ 
ಇಣ್ಮೆಯ ಬಲ್ಲಿದರ ನೆರೆಯ ಮಟಕಿಯ ನೆರಮಂ ಪಾರುತುಮಿರ್ಪೊಡಾದೆಂ. 
(೫ಕ್ಕೆ. ೦೦೯-೪). ಮುತ್ತದಿನ ಎ ಮುದಿವಯಸ್ಸೊ; ಇಳಿಗಾಲ; 
ಮುಚು : ತುರಂಗಮಂಗಳಿರ . . : ಇನ್ನೆಬರಂ ರಾಯನ ಹಯತಾಲೆ 
ಯೊಳ್‌ ಬಳೆದುಂ ಬಾಟ್ದುಮಾ ಮುತ್ತದಿನೆಂಗಳೊಳಿಂಕೊಂದು ಯೋಗಂ. 
ದೊರೆಕೆೊಂಡುದೆ ! (ಉತತಿಕ್ಕ- ೨೯-೩). ಮಾತ್ತನೇಸಬ್‌ ಎ ಅಡಗುತ್ತಿರುವ 
ಸೂರ್ಯ; ಸಂಜೆಯ ಸೂರ್ಯ : ಬಗೆಯ ಕುಯ್ದು ಕಡೆವಗಲ ಮುತ್ತ 
ನೇಸಅ ಕಾಯ್ದಿಂಗೆ ಪಾಸಟಿಯಾಗೆ . . . ರಕ್ಕಸಂ ಸೋಲು ಸುಣ್ಣದೊಳಾದಂ 
(ಉಕ್ಕಿ ೦೦೩-೨೪). ಮಾತ್ತಪೊಟ್ತು ಇ. ಮುತ್ತನೇಸಟಿಸ್‌ : ಏನೆನ್ನ 


(ಬೀಕ್ಕಫು- ೩-9-೩6). 


ಮುದ್ದು 


ನುಡಿಯಂ ಕಡೆಗಣ್ಣಿ ಮತ್ತಂ ಮತ್ತಂ ಮುತ್ತ ಪೊಟಸ್ತಿನಂತೆ ಮೈವೆರ್ಚುವೈ? 
(ಉಪಾಕ್ಕ: 0-03). ಮುತ್ತಮುದಿ-ಬಹಳ ವಯಸ್ಸಾದ ; ತುಂಬಾ 
ಮುದಿಯಾದ : ಮುತ್ತೆ ಮಂದಿಯಾಗಿರ್ದ ಧೇನುವದೆಲ್ಲಿಯೆಲ್ಲಿ (ಕೃನ್ಮಾಲೋ- 
0೬೦). ಮುತ್ತಮುದುಕಿ ಇ ಬಹಳ ವಯಸ್ಸಾದವಳು ; ಅತಿವೃದ್ಧೆ : 


ನಿಟ್ಟಿಸಿದರೆ ಮುತ್ತ ಮುದುಕಿಗಾದರು. ಜುಮ್ಮ್ಮುದಟ್ಟಿಸುತಿಹುದು 
ರೂಪವನ (ಥಕ: ೦-೫೧): ಮುತ್ತಮುದುಗುಂಟಣಿ ಇ ಬಹಳ 


ಮುದುಗುಂ! 


ವಯಸ್ಸಾದ ತಲೆಹಿಡಿಕಿ: ಮುತ್ತ ಸಿಯರ್ಕಳ ಕೃತ್ರಿ 
ಮಂಗಳಂ ಛಾಪಕಚಕ್ರವರ್ತಿ ಕವಿಕೇಶವದೇವನೆ ಬಲ್ಲನುರ್ವಿಯೊಳ್‌ (ಸೂಸು. 
೪-೩0). ಮುತ್ತಸಂಜೆ ಎ ಸಂಜೆಯ ಕೊನೆ : ಇಳಿಹೊತ್ತು : ಹೊತ್ತು 


ಎಷ್ಟುದರೊ ಚಿತ್ತಜನಿ: 
ಮುದು (ನಾ)- ೧. ವಯಸ್ಸಾದ ವ್ಯಕ್ತಿ ; ಮುದಿಯ : ಕುರೂಪು ಕುತ್ತು 
ಮುದು ಗುಜ ೨೦ ಸೂರುಳುತುಂ ದುಷ್ಟುಂತುಂ ದೂಜುವುದುಂ 
ಮುನ್ನುಮುಂತುಸುಡು. ಭೂತುಂತುಂ (ಏಣಿ. 00-3), (ಗು). 
೨. ವಯಸ್ಸಾದ; ಮುದಿಯಾದ: 'ಮಂದುಗರಡಿ', 'ಮುದುಗಟ್ರ್‌' 
ಪರಾ. ೩. ಜೀರ್ಣವಾದ; ಹಳೆಯದಾದ ; ದುದೊವಲ್‌- 
ಪರಾ. ೪. ದೊಡ್ಡ; ಭಾರಿಯಾದ : ಮುದುಗರೈ' * ದುಗಾಗೆ' 
ಪರಾ. 
[ದೇ.ಕ ತಮಿ. ಮುತು, ಮೂತ;; ಮಲ, ಮಂತ); ತುಳು, ಮುದ್ಕು 
ಕೋತ. ಮಂದ್‌] 
ಮುದುಕ (ನಾ). ೧. ವಯಸ್ಸಾದವನು; ವೃದ್ಧ; “ಪ್ರವಯಾ, ಸ್ಮವಿರಃ 
ಎಎ ಜೆಶತ್‌-ಈ ೬ ಮುದುಕನ ಹೆಸರು”? (ನಾ8n. ೦೦೯); ಮಂದುಕರಂತೆ 
ಲೋಳೆಸುರಿವ ಬಾಯುಂ ಕೀವುಗಿವಿಯವರೆಂತೆ ಕೀವೃಸುರಿವ ಕಿವಿಯುಂ. . - 
ಅದ್ಭುತಮಾಗೆ ಮೂಟುಂಲೋಕದ  ಬೀಭತ್ಸಮನೆಲ್ಲಮನೊಂದು 
ಮಾಡಿ ವಿಧಾತ್ರಂ ರೂಪು ಮಾಡಿದು (ರಕೋನ್ಸು. ೪-೬೪); ಗಡ್ಡದ 
ಮುದುಕರಲುಗುವ ತಲೆಯ ಕೈಕಾಲುಗಳ ಕಂಪನದ ಬೆದಟಾನಲಿ 
೬. ಕಂಗೆಟ್ಟು ಹಾಯ್ದರು (ತೊರ: ಕಣಿವೆಯಲ್ಲಿ 
ಮುದುಕರೊಬ್ಬರು ಬರುತ್ತಿದ್ದರು (1ಡು, 0). (ಗು). ಪಿ. ವಯಸ್ಸಾದ: 


ಮುತ್ತ ಸಂಚಿಗೆ ಬಹನು (ಕಂಠ್ರಪೀ, ೪-೦೪): 


9-00-03); 


ಬದಿಯಾದ: ವೃದ್ಧಾಪ್ಯವನ್ನು ಹೊಂದಿದ: ಮುದುಕ 
ಜಂಗಮರು ಚಿಟ್ಟಿಗರೋಡಿದರು ಮುಂದೆ ಪಡೆದಾವು. ಪಿಂದುಳಿದವೈ 
(ಸಿಕ್ಕ. ೦೬-೦೮); ಕಡುಮುದುಕತಾಯ್ತಂದೆಗಳ ಕಾವಡಿಯೊಳಟ್ಟಾಂ 


ಪೊತ್ತು ತಿರುಗುತಲಿ (6ಕಂಕಾ- ೨-೩-0೦): ಅಲ್ಲೊಬ್ಬ ಮುಮಕ ಬೇಸಾಯ 
ಗಾರನಿರುವನಂತೆ (ಹಾಡುತ್ತ: 6೭). 

[ಮುದು 2. - ಕೃ/ಮಲ, ಮುತುಕ್ಕ: ತುಳು. ಮುದುಕೆ; ಕೊಡ. 
ಮುದೀಕೇ; ತೆಲು, ಮುದುಕ ; , ಮುದ; ಪರ್ಜಿ, ಗಡಬ. 
ಮುತ್ತಕ್‌] 

ಮುದುಕತನ (ನಾ)- ಮುಪ್ಪು: ಮುದಿತನ; ವೃದ್ಧಾಪ್ಯ: “ವಾರ್ಧಕ 
ಅಂದರೆ ಮುದುಕತನಕ್ಕೂ ಪೆಸರಾಗುವುದು” (808. ೦೬೯); ಯಯಾತಿಗೆ 
ಮುದುಕತನ ಬಂತು (6439. 1: 66). [ಮುದುಕ  _ ಶನ] 

ಮುದುಕಿ (ನಾ): ವಯಸ್ಸಾದವಳು ; ವೃದ್ಧೆ : “ವೃದ್ಧಾ, ಪಲಿಕ್ನೀ- 
ಈ ೨ ಮುದುಕಿ” (೫8ರ, ೦೦೭), ಮದನಜನಕ ನಿಚ್ಚ ಚೆಲುವನೆಂತೆಂಬೆನೆ 
ಮುದುಕಿ ಕುಬುಜೆಯನ್ನು [೫8 ಮದದಿಂದ ಕುಬ್ಬೆಯ] ಕೂಡುವನೆ 
(ತ್ರರಂದ- ಈ ೩-೯೬-೬): ನಾನು ಸುಮ್ಮನೆ ದಾರಿ ಒಡಿದು'ಹೊರಟವರಂಕೆ 
ಮುದುಕಿಗೆ ತೋರಿಸಿಕೊಂಡೆ (ಕ್ಯಾರುತಾ- ೧೭೦). 

[ಮುದುಕ 4 ಎ ಇೃ./ ಕೊಡ. ಮುದೀಕಿ) 
ಮುದುಕು 'ಮುಡುಕು," ನೋ. 
ಮುದುಕೊತ್ತೂರ್‌ (ನಾ)- ಒಂದು 


ಊರಿನ ಹೆಸರು : ಮುದುಕೊತ್ತೂರ 


೭೨೫೧ 


ಇ 
ಭ್ರ 


36 


io 


46 


ಮುದುಗಲ್‌ 
ವಿಷಯೇ ಪೆಬ್ಬೊಟಲ'ಗ್ರುಮೇೈ (೦೪-೫, ಮಾಲೂರು. ೬೩: ೦8; ಸಂ. 370 ಸಗ). 

[? .. ಊರಿ) 
ಮುದುಗಣ್‌, ಮುದುಗಣ್ಣು (ನಾ). ೧. ವಯಸ್ಸಾದ ಕಣ್ಣು; ಎಳೆಯ 
ದಲ್ಲದ ಕಣ್ಣು; ಮಬದಿಕಣ್ಣು. ೨. ಜೀರ್ಣವಾದ ಕಣ್ಣುಗಳುಳ್ಳವನ್ನು 
ವಂಖದುಕ; ವ್ಯ ೈದ್ಧ : ಎರಡು ಮನೆಗೆ ತನೆ ಮುದ್ದೇದು, ಗಣ್‌ 
[ಜಾಣಂ- ನ] ತನ್ನಿಂದಮಗ್ಗಳಂ ಪೆಜರ್ಮಿತ್ರರಿಲ್ಲದಅಕಿನೆಮ್ಮನಟ್ಟಿದ 
ಮಾನಸರಂ ಮುಂದಿಟ್ಟು ರಾವಣನಂ ಕಾಣಿಸಿ ಕಾರ್ಯಸಿದ್ಧಿಯ್ಯ ಮಾಡುಗೆ 
(ಹಾರಿಕೆ. ೩೦೯). * ಮುದುಗಣ್ಣು : ೧. ಆಗ್ರಘೇನಾಪತ್ರೋವ್ನಳ 
ಮದಡುುಗಣ್ಣುಗಳಲ್ಲಿ ಹೊಳಪು ಮಿಂಚಿ ಮಾಯವಾಯಿತಂ (ತೃ. ೦೩೪) 
ಮುದುಗಣ್ಣಳ್‌, ಮುದುಗಂಗಳ್‌ (ಬಹುವ) : ಮುದುಗಣ್ಣಳಾಗಿ 
ನಿಮ್ಮಂತು ಪಯ ನುಡಿವರುಮೊಳರೆ? (604: ೯-00೫); ಮುದುಗಣ್ಣ 
೨ಚಿತೆಮಂ ನುಡಿವುದು (ಕಾತಿತ್ಸ -00-030): ನೀಂ ವ್ಮೀರಪರಿಗ್ರಹಪರೀತನಪ್ಪೆ 
ಯಾದನಂ ಮುದುಗಂಗಳ ಮಾತಂ ಮಾಜಲಾಗದಂ (ನುಹತಿಕೇ. 00-000 ೫). 

[ಮುದ್ಯು 4 ಕಣ್‌] 
ಮುದುಗಣ್ಣು "ಮುದುಗಣ್‌' ನೋ. 

ಮುದುಗಣ್ರನ (ನಾ). ಮುಪ್ಪು: ಮುದಿತನ; ವೃದ್ಧಾಪ್ಯ : ವಿನಯ 
ದಿನಾಮಾ ಭುವನೈಕನಾಥನಂ ಲ್ಲೆ ವೆರಸು ಬೇಡುತ್ತಿರೆ ಬಂದನುವಿಸುವ 
ನಿಮ್ಮ ಮುದುಗಣ್ತನದೊಳಿದೇನುಂತೆ,/. ಬಟ್ಟೆವೋಷೊಡೆ ಪೋಗಿಂ 
(ಆಂಫ. ೯-60); ಒರ್ಮೊದಲೆ ಮೊಟಗುವ , ಪಲವೂ ತೆಆದ ಪಳಕಿಗಳಿಸೆ 


ಪುದ್ದಾಮರಭಸದಿಂದಂ ಮಾರ್ದನಿವಿಟ್ಟು ಮುದುಗಣ್ತನಮನುಂಟು 
ಮಾಡಿದಂತೆ ಶಾಂತೀಶ್ವರುಗೆ (1%63ಕ್ಳ. 00-50 3): ಮುದುಗಣ್ಣನಂ 
ಶಿಶುತೆಯೇರುಂಜವ್ವನಂ , , , ಇಂತಿವೆಲ್ಲವರೊಳೆಂ ತಾನಿರ್ಪಂ 


(ಸಂಸತ 93-40). [ ಮುದುಗಣ್‌ 4. -- ತನ] 

ಮುದುಗರೈ (ನಾ)- ೧. ದೊಡ್ಡ ಗ್ರಹ: ೨. ಶನಿಗ್ರಹ: ಮುಸಕಿ 
ಟ್ಟೊತ್ತೆಗೆ ಸಾರ್ದ ವೃದ್ಧನೊಳೊಡಂಬಟ್ಟೊತ್ತೆಯಂ ಕೊಂಬ ತಾಯ್ಗೆ 
ಸರೋಜಾರುಣನೇತ್ರೆ. ., ಒರ್ವಳ್‌ ಮುದುನಾಯ. ಮುತ್ತ ಮುದು 
ವೃದ್ಧಂಗೆನ್ನನಿಂತೋವದೊಬ್ಬಸಿ ಫೊಂಗಟ್ಟುವ ಚೀಲದೊಳ್‌ ಮುದುಗರಂ 
ತೆಂದಿಸ್ಕಿವೆ ನಿಕ್ಕುವಂ (44%. ೮-೫೩೭); ಅದನಿಪನ ಮುಪ್ಪಿನಲಿ 
ಮಖದುಗರವವಚಿತು (ತೊರಕಾ. ೨-೬-೦೨). 

[ಮುದು 4 ಗರ್ವ./ತವಿ. ಮುತುಮಕನ್‌ ] 

ಮುದುಗರ್ಯ (ನಾ). ಗುದಿಗೆಯಂಥ ಒಂದು ಬಗೆಯ ಆಯುಧ ; 

“ಮುದುಗರ - ಮುದ್ಧರ = ಮಾರುದ್ದದ ಗಳದಿಗೆ” (ಕರಕ. ೩೬). 
[ ಆ ಸಂ, ಮುದ್ಧರ ] 

ಮುದುಗರಡಿ (ನಾ). ಮುದಿಯಾದ ಕರಡಿ, --ಭಲ್ಲೂಕ ; ಮುದು 
ಗರಡಿಯ ಮುದುದೊವಲಂದದೆ ಕರಿಯಂ (ಹುಕೋಶ. ೨-೪೦); ಅದು 
ಮುದುಗರಡಿಯಾಗಲಾಪುದಲಾ ಮಿಸುಕಲಾಜದೆ ಕುಳ್ಳಿ ತಿರ್ದುದಾ (ವಿಷು. 


ave): [ಮುದ್ದು __ ಕರಡಿ, ] 


ಮುದುಗಲ್‌. ಮುದಿಗಲ್ಲು, ಮುದುಗಲ, ಮುದ್ದ ಲ್‌ (ನು). ಒಂದು 
ಸ್ಮಳದ ಹೆಸರು: ಶ್ರೀಕಾಲಿಕ(ಕಾ) ದೇವೀಕಮಠೇಶ್ವರದೇವರ ದಿನೃಶ್ರೀ 
ಪದ್ಮಪಾದಾರಾಧಕರಾದ ಮುದುಗಲ್ಲ (೩೮. ಸ, ೬3-4; ಸು 6ನಿಡು ತತ); 
ಸಧಾವರನೆನೆ ಸರ್ವಶಾಸ್ತ್ರ 
(ಕೋಳೋಶ, 0-3 but): 


ಅಶಿಪ್ರಸಿದ್ಧನೆನೆ ಸಂದನನಿಂದ್ಯಗುಣಾನ್ವಿತಂ 
ಕುಶಲಂ ಮುದುಗಲ್ಲೊಳುದಾತ್ತಕೀರ್ತಿಯಿಂ 
ಮುದಿಗಲ್ಲು : ಬಾದುಮಿ 
ಇಲಂದು. ಕೆಡಿಸುತ 
ನೊಸೆದು (ಕಣ. 0-6). ಮುದುಗಲ ; ಮಲ್ಲಿಸೈಟ್ಟಿನಾಮಾಮಾತ್ಮಃ 
(ತ್ಯೊ) ಮುದುಗಲಗ್ರಾಮೇ ವಸಂ(ಸ)ನ್‌ (49. ೫11, &೦೫-24; 1249). 


ವನು 


ಮುದುಗಲ 


ಮುದ್ಗಲ್‌ : ರಾಯಚೂರ ಜಲ್ಲೆಯ ವಿಖ್ಯಾತ ಪುರಾತನ ಕೋ 
ಯಾದ ಮುದ್ಗಲ್‌ ಸಮಿಪದ ಪಿಕಳಿಹಾಳೆ ಎಂಬಲ್ಲಿ ಬೇರೆಬೇರೆ 
ಕಾಲದ ಸ್ತರಗಳು ಹೊರಟಿವೆ (ಕರಟ. ೪9). [ಮುದು - ಕಲ್ಯ] | 

ಮುದುಗಲ 'ಮಂದುಗಲ್‌' ನೋ: 

ಮುದುಗಲ್ಲೆ (ನಾ). ಮುದುಕಿ; ವೃದ್ಧೆ: ಇಂತು ಮುದುಗಲ್ಲೆ 
ನಿಯೋಜಿಸಿದಳಿ ತನೂಜೆಯೊಳ" (ಕಾಂತೀಕ್ಕ. 00-೭೪. [7] 

ಮುದುಗಲ್ಲೆಗೂಂಟಣಿ (ನಾ). - ಮುದಿಗುಂಟಣಿ:  ಮುದುಗಲ್ಲೆ 
ಗೂಂಟಣಿ ಮಗಳ್ಳು ಪದ್ಮೇಶಮನಿಂತತ ಮಾಡಿದಳ್‌ (ಶಾಂತೀಶೈ. ೦೦-೪೬) 

[ ಮುದುಗಲ್ಲೆ 4 ಕೂಂಟಣಿ (ಕುಂಟಣಿ) ] 

ಮುದುಗಕ್ತಿ ' ಮುದುಗಟಕ್ತಿ' ನೋ. 

ಮುದುಗಲಿ. ಮುದುಗಳ್ಲೆ (ನಾ). ಮುದಿಯಾದ ಕತ್ತೆ; ಮುದಿಕತ್ತೆ: 
ಕುದುರೆಯನೋವದೆ ಸೀಳ್ಸೈ ಮಂದುಗಲಕ್ತಿಯನಿಟ್ಟು ಕೆಡಪಿದೈ ಬಲ್ಲಿದನೈ 
(8ಗ8- ೦೬-೧೫): ಮುದುಗಳ್ತಿ ; ಮುದುಗಳ್ತೆಗಳೂ ಮೌನವಾಗಿರು 
ವುದಿಲ್ಲ ! (ಮುತ್ರಶ. 00-00). [ಮುದ್ದು _.. ಕಟ್ಸ್‌] 

ಮುದುಗಾಗೆ (ನಾ)- ಒಂದು ಬಗೆಯ ದೊಡ್ಡ ಕಾಗೆ ; ದೊಂಬಕಾಗೆ; 
""ದ್ರೋಣಕಾಶ"' (ನಾಕರಾ- ೪): | ಮುದ್ದು 4 ಕಾಗೆ] 

ಮುದುಗಿಸು * ಮುಡುಗಿಸು' ನೋ: 

ಮುದುಗಿಳಿ (ನಾ). ಮುದಿಯಾದ ಗಿಣಿ : ಬಆ'ಗೆಯ್ವುತಿರ್ದ ಮಾಯ್ದಲ 
ಗುಲಿ ಕರ್ವೇಡನಲ್ಲಿ ಮಂದುಗಿಳಿಗಳುಮಂ (೫ರಂಶೂ. ೦೭೮). 

[ಮುದು ೬ ಗಿಳಿ] 

ಮುದುಗ್ನು ' ಮುಡುಕ್ಕು' ನೋ. 

ಮುದುಗ್ಳು " ಮುಡುಕ್ಕು' ನೋ. 

ಮುದುಗುಂಟಣಿ (ನಾ) - ಮುದಿಗುಂಟಣಿ : ಒರ್ವಳ್‌ ಮುದುಗುಂಟಣಿ 
ಪೊಜಗೆ ನಿಂದು ದೆಸೆಯಂ ನೋಡುವಾಕೆ ಲಲಿತಾಂಗನ ಬರದಂ ದೂರದೊಳೆ 
ಕಂಡಂ (ರರ್ಶಾಕ್ಕು. ೨-೩): ಗುಣಿ ರಾಗಮಂಜರಿಗೆ . - - ನೀತಿವಂತೆ 
ಮುದುಗುಂಟಣಿಯಪ್ಪ ೪ ಮಾತೆವೋಲ* ಸೃಗಾಲಿಕೆಯೆಂಬಳ್‌ (ಆಕಳು. 
೪-೨೨೦): [ಮಂದು, ಕುಂಟಣಿ] 

ಮುದುಗುಂದೂರ್‌ (ನಾ). ಒಂದು ಸ್ಥಳದ ಹೆಸರು: ಮುದುಗುನ್ಹೂ 
ರ್ನಾಮೋಪವಿಷ್ಟ ರಾಷ್ಟ್ರಕೂಟಚಾಳುಕ್ಕಹೈಹಯಪ್ರಮುಖಪ್ರವೀರಸನಾಥ 
ಪಲ್ಲಭಸೈನ್ಮವಿಜಯ ವಿಖ್ಯಾಪಿತಪ್ರಭವಃ (ಎಕ ೪ (2), ಕೃಷ್ಣರ. ೪೯-೬5 
60)- " ಕುಂದೂರು? ಪರಾ. [1 ಊರ್‌] 

ಮುದುಗುಂಪೆ " ಮುದುಗುಪ್ಪೆ ` ನೋ. 

ಮುದುಗುಡ್ಡೆ (ನಾ). ದೊಡ್ಡ ದಿಬ್ಬ; ಎತ್ತರವಾದ ತೆವರು : ಆ ಊರ| 
ಹಡುವಲು ಮುದುಗುಡ್ಡೆ ಅಲ್ಲಂ ಬಡಗಲು ಹುಣಿಸೆ (ಏಳ. 7. ರೇಂರು- 
0೭-೯೯ ; 3156), [ಮುದ್ದು 4 ಗುಡ್ಡೆ ( ಇ ಗುಡ್ಡ) ) 

ಮುದುಗುದುರೆ (ನಾ). ವಯಸ್ಸಾದ ಕುದುರೆ: ಇವರು ನೀತಿವಿದರಪ್ಪಂತು 
ತಿಳಿಪುವಂದಂ ಮುದುಗುದುರೆಯಂ , ತಿರ್ದುವಂತಕ್ಕುಂ '(ಶುಶತಂ- ೧೬-೦೦); 
ಮುದು [ಶಾ೫ಂ- ದಿ] ಗುದುರೆ ತಿರ್ದೆ ಬಡವಾದುದು (ಸಮುಶ. ೦೩-೯೦), 

[ಮಂದು 4+ ಕುದುರೆ] 

ಮುದುಗುಪ್ಪೆ, ಮುದುಗುಂಪೆ (ನಾ): ಒಂದು ಸ್ಮಳದ ಹೆಸರು: 
ಮುದುಗುಪ್ಪೆಯ ಮಾರಸಿಕ್ಞುಗಾಮಂಣ್ಣರುಂ ಎಟಿಗಜ್ಗುಗುಮುಣ್ಣರುಂ... 
ಎನೆಬ್ಬಿರುಂ ನರಸಾಕ್ಷಿಯಾಗೆ ಪಡೆದಾಮ್‌ (ಎ೪. ೪1(೩), ಶ್ರಿರಂಗ- ೬೬-05; 
ಸೂ. 80). ಮುದುಗುಂಪೆ : ಮುದುಗುಂಪೆಯ ಇನ್ನರಗಾಮುಣ್ಯರು 

ವಾರದರುಂ  ಎನೆವ್ವರುಂ ನರಸಾಕ್ಷಿ 
(ot. v (3) ಜ್ನ ೦೦೫-೭೧; ಸು. 890). [ಮುದು * ಕುಪ್ಪೈ) 

ಮುಡುಗುರುಡ (ನಾ). ವಯಸ್ಸಾದ ಕುರುಡ : ಈ ಮುದುಗುರುಡನಿಕ್ಕಿದ 


ಶ್ರೀದಾಮಗಮಣ್ಣರುಂ . . . 


೭೨೫೨ 


ಮುದುನಾಯ್‌ 


ನಂಬುಗೆಯ ವಿಷವೈಸಲೇ ತಲೆಗೇಟಿತಗ್ರಜನ (ಕುಣ್ಮಾಸ. ೦೫-೬೫): 
[ಮುದ್ದು - ಕುರುಡ] 

ಮುದುಗೂಗೆ (ನಾ). ಗಿ: « ಮುದಿಗೂಬೆ ೧: ಶಿವಶಿವಾ ಮಂದು 
[ಕಾಣಂ, ದಿ] ಗೂಗೆ ಮೆಚ್ಚದು ರವಿಯನು (ಕಣಕ. ೧೦-೫೫): 
೨. =ಮುದಿಗೂಬೆ ೨: ಮುದುಗೂಗೆಯ ಬಾರಿಗೆ ಕೈನೆ ತಾನೆ 
ಮೈಗರೆದೆನಗೊತ್ತೆಗೊಟ್ಟ ಸುಖ ಮಾಟಕ್ಕಿವೆವಟ್ಟದನಕ್ಕ ಬ್ಜಪೆಂ ? 

[ಮುದ್ಯು -- ಗೂಗೆ] 

ಮುದುಗೆಜಿ (ನಾ). ಒಂದು ಸ್ಮಳದ ಹೆಸರು : ಮುದುಗೆಳಿಯ ಪೂರ್ವ್ವ 
ಶೃಂಘ(ಗುದ ಪುಲ್ಲತ್ತಿಎ(ಯೆ) (ಇ. ೫111. ೨09-೩೭; 10ನೆಯ ಶತ). 

[ಮುದು 4 ಕಣ್‌] 

ಮುದುಗೊಂಥಬೋಯ (ನಂ). ಒಬ್ಬಾತನ ಹೆಸರು : ಮುದುಗೊನ್ನ 

ಬೋಯಸ್ಯ ಭಾರದ್ವಾಜಗೋತ್ರ ದಂಗ್ಗಶರ್ಮ್ಮಣ (49. 122, ೧೮-೬೯; 


(ಸೂಕ್ತಿಸು- 5-833). 


668). [? + ಬೋಯ] 
ಮುದುಡಿಸು " ಮುದುರಿಸು ' ನೋ- 
ಮುದುಡು, ' ಮುದಿರ್‌ ' ನೋ. 


ಮುದುಡು (ನಾ). ೧. ಬಾಗು ; ಕೊಂಕು : '" ಕ್ರುಂಚಾ ಡೊಂಕು, 
ಮುದುಡು” (೫ಕಕ್ಕ. 00). ೨. ಸಂಕೋಚ ; ಕುಗ್ಗುವಿಕೆ: " ಮುದುಡು 
ಗೊಳ್‌ ' ಪರಾ. [ ಎ ಮುದುಡು. / ತೆಲು. ಮುಡುತ ಇ ಸುಕ್ಕು] 
ಮುದುಡುಗಿವಿ (ನಾ). ಹೊರಭಾಗದಲ್ಲಿ ತಿರುಚಿಕೊಂಡಿರುವ ಕಿವಿ: 
ಮುದುಡು [೫೫ಂ. ರುಟು]ಿಎಗಳ  ಹಲಾಕುಗಡ್ಡದ  ಕೆದಜು 
ಮಿಸಿಯ . . . ಕಿುಕುಲರು ಬಂದರು ನೆರೆದು ಕಾಗೆಯು ಹೆಳವಿಗೆಯೊಳು 
(ಅಪು. 86-66). [ಮುದುಡ್ಕು ( ಎ ಮುದಿರ್‌) + ಕಿವ್ಕಿ] 
ಮುದುಡುಗೊಳ್‌ (ಶಿ) ೦. ಮುರುಟಿಕೊಳ್ಳು ; ಸುರುಟೆಹೋಗು : 
ಪಲವು ನೆನಹನೆಲ್ಲ ಮತು ಬೆಂದ ನಾಲಗೆ ಮುದುಡುಗೊಂಡ ಬಗೆಯ 
ನಾನೆಂತು ಪೇಲುವೆನಮ್ಮ (ಗೀತಗೋ- ೩0-9). ೨. ಅಡಗಿಕೊಂಡಿರು ; 
ಮುದುರಿಕೊಂಡಿರು : ಬೆಚ್ಚನುದೆದೆಯಿಂದೆ ಕಾತರಿಸಿ ಮುದುಡುಗೊಂಬೆ 
ಚ್ಹಜಂದೇಳ್ವ ರೋಮಾಂಚನದೊಳುಸೆ. ಮುಂಬೆಚ್ಚೆ ಬೆಮರುವ ೨ಲೆಬ 
ಬೈಸಣದೆ ನಿಂದು ನಿಟ್ಟಿಸುತಿರ್ದಳು (ಕ್ಮಂ:ಕಾ. ೩೦-೨೨); ಆ ಮಗಂಡದಿಂದೊಂ 
ದೆಡೆಯೊಳ್‌ ಮುದುಡುಗೊಂಡು ಮುಸುಂಕಿ ಪಟ್ಟಿರಲ್‌, (840: ೬-0೫೩). 
[ಮುದುಡು 4 ಕೊಳ್‌] 
ಮುದುಡೆ (ನಾ). ೧. ಸುಕ್ಕು ; ನೆರಿಗೆ : ಇಸ್ತಿ ) ಮಾಡಿ ಹುಕಿಕಂಡಿದ್ದ 
ಬಟ್ಟೆಗಳು ದೊಂಬಿಯಲ್ಲಿ ಮುದುಡೆಯಾಗಿ ಹೋಯಿತು (ಕಂ). ೨. 
ಮುದುರಿಕೊಂಡಿರುವುದು : ಮುದ್ದೆ : ಅಲ್ಲಿ ತನು ಬಲಿಯದಿರೆ 
ಮುದುಡೆಯಾಗುತೆ ಬಂದು ಜೀವಂ ಬಲಿಯದಿರಲ್ಪಸುಲ್‌ಳಿವುತಂ ಬಂದು 
(ಬಂಕೋರೆ: ಹ: 8೩00-00) ; ಪಡಸಾಲೆಯಲ್ಲಿ. ಮಂದುಡೆಯಾಗಿ ಕುಳಿತ 
ತಂದೆಯನ್ನು ನೋಡಿ ಜಾನಕಿ ಗಾಬರಿಯೇ ಆದಳು (ಟುತ್ತೈ ರೆ. 03); 
ಭಾಗೀರಥಿ ಕುಳಿತಲ್ಲಿಯೇ ಒರಗಿದಳು. ವುದುಡೆಯಾದಳು (ಕಾರಶಿ, ೦೪). 
[ ೬ ಮುದುಡ್ಕು) 
ಮುದುತಪಸಿ (ನಾ). ಮುದುಕನಾದ ತಪಸ್ವಿ ; ವೃದ್ಧನಾದ ಖುಷಿ ; 
ನೀನೀ ಜಿನಮುನೀಂದ್ರರಿಗೆಲ್ಲಕೆಗ್ಗಂ ಮುನಿದು ಮಾಡಿದೆ. ಮಂದುತವಸಿಗಳ 
ಮಂತ್ರಯಂತ್ರಾಳಿ (೩ಸಪು. 85-30). [ಮಂದು - ತಪಸಿ (..ಇ ತವಸಿ)] 
ಮುದುಡೊವಲ್‌ (ನಾ). ಹಳತಾದ ತೊಗಲು.; ಜೀರ್ಣವಾದ 
ಚರ್ಮ : ಮುದುಗರಡಿಯ ಮುದು [೫೫ ಯು]ದೊವಲಂದದೆ 
ಕರಯಂ (ಪಂಶೋಕ-. ೨-೪೦). [ಮಂದು _- ತೊವಲ ( ಎತೋಲ್ಸ್‌,)] 
ಮುದುನಾಯ್‌ (ನಾ). ೧: : ಮುದಿಯಾದ ನಾಯಿ: ೨. ಒಂದು 
ಬಯ್ಗುಳು : ಮೊದಂನಾಯ ಮುತ್ತ ಮಂಡುವೃದ್ಧ, 6ಗೆನ್ನನಿಂತೋವ 


ಮುದುನೆಲ್ಲಿ 


ದೊಬ್ಬಿಸಿ ಪೊಂಗಟ್ಟುವ ಚೀಲದೊಳ್‌ ಮುದುಗರಂ ತಂದಿಕ್ಕುವೆಂ ನಿಕ್ಕುವಂ| 
(dato. $-1೩೭)- [ಮುದು 3- ನಾಯ್‌] 
ಮುದುನೆಲ್ಲಿ (ನಾ). ಒಂದು ಸ್ಥಳದ ಹೆಸರು : ಅನ್ನೆ ಬನ್ನು ನೆಲ್ಲಿಪಳ್ಳದಾ 
ಪೇರೊಟಸ್ಟಿಯೊಳಗಿರ್ಪ : ಮುದುನೆಲ್ಲಿಯೆ ಆನೆ ಮೂಡನೋಡಿ ಪರಿದ 
ಪೇರೊಟ್‌್ತಿ (ಎಕ. 1೩ (8), ಶೆಂಗಳೂ. ೦೫೦-೪೬ 828)- [ಮುದು ನೆಲ್ಲಿ? 
ಮುದುಪ (ನಾ): ೧. ಮುದುಕ ; ವೃದ್ಧ : "" ಕಿಬವನೆನೆ ಮುದುಪಂ ” 
(ಯಂಕ: ₹೩೦-೪); ಪಿಡಿದ. ಬಿಲ್ಲೆ ದಂಟಿಂಗೆಣೆ ಮುದುಹಂಗೆ ಫಗೆವರ 
ನಿಟ್ಟಿಲ್ವಂ ಮುಅವೊಡೆನಗೆ ಪಟ್ಟಂಗಟ್ಟಾ (ಶುಶರಾ- 00-05): ಆ ಮುದುಪಂ 
ಗೆಡ ಕೊಟ್ಟನೊತ್ತೆಯಂ ಗರಗರನಾಯ್ತು ಬಲ್ಮೆ (ಸೂಕ್ತಿಸು, 6-೪33); 
ಮುದುಪಂ ಮುದವನಾಂತು ತಾನೆಡೆಮಾಡಿದೆ ಮನೆಗುಣಲ್ಬೋಗೆನಲ* 
(ಕುಶ್ಯಾಕ್ರ- ೩53 ನ): (ಗು): ೨. ಮುದಿಯಾದ ; ವಯಸ್ಸಾದ : 
ಮುದುಪ ಬೊಜಂಗನಂ ಕಂಡ ಬಿಲೆವೆಣ್ಣಿನಂತೊಳಸಾರುತ್ತುಂ (ಠರ್ಶಾಮ್ಮ 
1೨೭೭); ಪರಿಕಿಸೆ ಕತುಮುದುಪ ತಂದೆಗೋರ್ವನೆ ಕಂದಂ (ಕಂ: ೬-ಬ)- 
[ಮುದುಪು 4 --ಅ್ಯ] 
ಮುದುಪತನ (ನಾ). ಮುದಿತನ; ವೃದ್ಧಾಪ್ಯ ; ವಾರ್ಧಕ್ಯ : 
* ಮುದುಪತನಂಬೆಜು ' ಪರಾ. [ ಮುದುಪ 4 - ತನ] 


16. 


ಮುದುಪತನಂಬೆಜು (ಕ್ರಿ). ವೃದ್ಧಾಪ್ಯವನ್ನು ಹೊಂದು; 
ವಯಸ್ಸಾಗು : ಮುದುಪತನಂಬೆತ್ತು ದೇವರಾಜನರಪತಿಗಾದರ್‌ 
ನಾಲ್ಗುವರರ್‌ (1%. ೩-೪): [ಮುದುಪತನ 4 ವೆಚು,] 


ಮುದುಪಾರ್ವ (ನಾ). ಮುದುಕನಾದ ಬ್ರಾಹ್ಮಣ ; ವೃದ್ಧಬ್ರಾಹ್ಮಣ: 
ಕಂಡು ನಿಜತನಯನಳವೆರ್ದೆಗೊಂಡಿರೆ ಮುದುಪಾರ್ವನಾಗಿ ಮೆಲ್ಲನೆ ಸಾರ್ವ 
ಖಂಡಳನಂ ಕಾಣಲೊಡಂ ಗೂಂಡಿವಿಗಿರದರ್ಚಿ ಪಾಯ್ದುವಶ್ರುಜಲಂಗಳ” 
(ಹರಣ. 6-3). [ಮುದು 4 ಪಾರ್ವ] 

ಮುದುಪಾಣ್‌ (ನಾ). ವಯಸ್ಸಾದ ವೇಶ್ಯೆ ; ಮುದಿಸೂಳೆ : ನೆಜಸ 
ಜನಜಾಲದ ನಡುವೆ ವೃಪನನೀಕ್ಷಿಸುವುದು ಬಾಲಕಿಯಂದಮಿದಲ್ಲೆನುತು: 
ಮಂದುವಾಲೌಪಲುಂಬಿವಳೆಂ (೩ಡುಕಾ- ೧೦-೩೫೯):  [ಮುದ್ಯು 2- ಪಾಣಿ] 

ಮುದುಪಾಜು (ನಾ): -.ಮುದುಪಾಟ್‌ : ಕೊಳೆತ ಹಾಡ ಬಗುಳುತ 
ಗುಡುವೆಸಿರು ಸುಳಿಯಲ್ಕೆ ಬಾರೆನ್ನಾಣಿಯೆಂ ಮುದುಪಾಟ್‌ರ್ದ 
ಳೊಂದೆಸೆಯೊಳು(ಶತ ೪-೪-೨೭); ಕೂರ್ತ ಮನಃ ಪ್ರಿಯನ ಬಿಡೆಂದು ನೀನೆಲೆ 
ಮುದುಪಾಲು[ಕಾಕಾಂ- ದಿ ಪಾಣ]ದೊಳ್ತೆ ನುಡಿಯಲ್ಪಗೆದಂದುದನೆಂತು 
ಸೈರಿನೆಂ (೧೩೫: 00-082). [ಮುದ್ಧು 4-ಪಾಲ್ಕು] 

ಮುದುಪು. (ನ2)- ಮುಪ್ಪು ; ವೃದ್ಧಾಪ್ಯ : ಕಡುಮಂದುಪಾದ ಕಾಲ 
ದೊಳು ತನ್ನಣುಗರಿಗಡಕಮೆನಿಪಟಬಲೆಯರ; (ಕದಿರಿ, ೯-೪೭); ಪುರುಷನೇ 
ಮುದುಪಿನೊಂದು ಪರಿಜಿಂ ಮೆಯ್ಗೊಂಡು ನಡೆತಂದನೋ (0ನೂತ್ಮ. 
ಇ0-00).- [ಮುದ್ಯು 2. ಪ] ` 

ಮುದುಬಂಬಜೋಯ (ನಾ). ಒಬ್ಬಾತನ ಹೆಸರು (?) : ಮುದುಬಂ 
ಬೋಯಸ್ಯ ಕೌಣ್ಮಿಲ್ಯಗೋತ್ರ (ಇ. 7111, ೦೩-೨೩; 66). 

[? + ಬೋಯ)] ಹ 

ಮುದುಮಂಕಡ (ನಾ). ಮುದಿಕೋತಿ : ಕಾಡ ಮುದುಮಂಕಡನೊಂದು 
ಕೈಚಳರಮಂ ಪರಿಕಿಪುದೆಂದು ತನ್ನಡಿಯಿನೆರ್ದೆಯನೊದೆದಂ (ಉವಸೆ್ಕೆ. 
೪6-೬)- [ ಮುದ್ಯು + ಮಂಕಡ (« ಮಕ್ಕಡ) ] 

`ಮುದುಮೊಗ (ನಾ). ವೃದ್ಧಾಪ್ಮದಿಂದ ಸುಕ್ಕುಗಟ್ಟಿರುವ ಮುಖ; 
ಮುದಿಮುಖ: ಮುರ್ಕುಉಡಲ್‌ ಮುದದ ಮೊಗ ನೀಡುಂ 
ದೋಳಿಕ್ಕಲವಂ ಪೊದಮೆಯ್ಕೊಳೆಸೆವ ಪಲರಕ್ಕಸಿಯರ ತಂಡಂ ನಡೆತಂದುದು 
(ಇಯಳಾ- ೭-೭)- [ಮುದು 4- ಮೊಗ] 

ಮುದುರಿಸು, ಮುದುಡಿಸು (ಕ್ರಿ): ಸುರಂಟಿಕೊಳ್ಳುವಂತೆ ಮಾಡು ; 


46 


೭೨೫೩ 


ಮುದ್ಧ 


ಮುರುಟಿಸು : ಹೂವನ್ನು ಬಿಗಿಯಾಗಿ ಹಿಡಿದು ಮುದುರಿಸಬೇಡ (6ೂತಿ). 


ಮುದುಡಿಸು ; ಮುದುಡಿಸುತುಂ ಕೈರವಮಂ . ಉದೆಯಾಚೆಳ 
ಚೂಡದಲ್ಲಿ ಮೂಡಿದನರ್ಕಂ (111, 8೪); ವಿದ್ಯಾರ್ಥಿಗಳಲ್ಲಿ ಸುಪ್ತವಾದ 


ಶಕ್ತಿಯನ್ನು ಅರಳಿಸುವದೇ ಶಿಕ್ಷಕನ ಕರ್ತವ್ಮವಾಗಿರುವಾಗ ನಾನು ಆ ಶಕ್ತಿ 
ಯನ್ನು ಹೇಗೆ ಮುದುಡಿಸಲಿ ? (ಕೆಂಗರೋ- ೨೦೦)- 
[ಮುದುರು (೮ ಮುದಿರ್‌) 4 - ಇಸ್ಕು] 

ಮುದುರು " ಮುದಿರ್‌ ' ನೋ. 

ಮುದುವಕ್ಕ (ನಾ). ಒಂದು: ಸ್ಥಳದ ಹೆಸರು ನ: ಮಣಲಿಮಕ್ಕಿಯಸ್ಕ 
ಮುದುವಕ್ಕಗ್ರಾಮಸ್ಮ ಉಭೆಯತಟಿಯೋರ್‌ (ಕುಂ: ೧೪೦೪: ೦೦ ; 700), 

[21 

ಮುದುವನ್ನಿಕೊಅಲು (ನಾ): ಒಂದು ಸ್ಥಳದ ಹೆಸರು: ಮೂಡಣ 
ಕೊರ್ನೆಡ್ಡು ಮುದುವನ್ನಿಕೊಟಲು ಮೂಡನ ಸೀಮೆ ಕಳ್ಳಿವೆಟ್ಟಿನ' ಮೂಡಣ 
ಪೊರೆಯೆ ಮೂಲು ಬೆಟ್ಟು ಒಳೆಗು (ಮ್ಮಿ50- ೦೯೨೭, ೨೨೨-೬೨; 808). [7] 

ಮುದುವರ್ದು, ಮುದುಹದ್ದು (ನಾ). ೧. ಮುದಿಯಾದ ಹದ್ದು : 
ದುಶ್ಶಾಸನನಂ ಕಂಡುತನಂ ಮುತ್ತಿ ಸುತ್ತಿದ ಮುದುವರ್ದುಗಳುಮನಗಲೆ 


ಮೆಟ್ಟಿ ಪೋಟ್ಟು (ಕಂಕಣ: ೦೩-೩೬ 5). ಮುದುಹದ್ದು : ವ. 
(ವ್ಯಂಗ್ಯಾರ್ಥದಲ್ಲಿ) ಮುದುಕ ; ಮುದಿಯ: ಮಿಂಚುದಲೆ 
ಒಣಕರುಂ ನಿಡುಗಯ್ಯ ದಡಿಗರುಂ , , , ಅಂಡೆದಲೆಯುತ್ತುಕರು ಸವೆದ 


ಮುದುಹದ್ದುಗಳು . , . ಸುತ್ತ ಮುಶ್ತಿರಲು (ಫಾಗೀರ ರೇ- 39-59). 
[ಮುದ್ಯು _ ಪರ್ದು] 
ಮುದುವುಣುಸೆ (ನಾ): ಒಂದು ಸ್ಥಳದ ಹೆಸರು: . ಆನೆಗಲ್ಲೆ ಕಮ್ಮೂರ್‌ 
ಕೊಟ್ತಲೆಯ ಮುದುವುಣುಸೆ ಮಾಳ್ವೆಯುಳ್‌ ಕೂಡಿತ್ತು ಸೀವೆ (ಎಕ. ೫೪1, 
ಗುದ್ಮಿ, ೭೫-೫೩ ; 725): [ ಮುದ್ಯು 4 ಪುಣುಸೆ (ಎ ಪುಳಿಸೆ) ] 
ಮಂದುವೇಡ (ನಾ). ಮುದುಕನಾದ ಬೇಟೆಗಾರ : ಕೆಟಗೆಲ್ಲಂ ಪರೆದಂ 
ಬಿರ್ದ ಶುಕಸಂತತಿಯಂ ಗಟಗಟ್‌ಸಿ ಕಟ್ಟಿ ನಡುಬೆನ್ನಿಟ್‌ವಿನೆಗಂ ಪೊತ್ತು 
ಭೋದನಾ ಮುದುವೇ [ಶಾಕಾಂ. ಬೇ]ಡೆಂ (ರಂತ. ೦೭): 
[ಮುದ್ಯು 4- ಬೇಡ] 
ಮುದುವೊಳಲ್‌ " ಮುದುವೊಬಲ್‌ ` ನೋ: 
ಮುದುವೊಜಿಸು (ನಾ). ೧. ಮುದಿಯಾದ ಹೊರಸುಪಕ್ಷಿ. ೨. 
(ವ್ಯಂಗ್ಯಾರ್ಥದಲ್ಲಿ) ಮುದಿಯ ; ಮುದುಕ: ಸೀಂತುಂ ಮೊರೆದುಂ 
ನಿದ್ರೆಯನೆ ಕೆಡಿಪ ಮುಂದುವೊಜಸಂ ಮತ್ತೆ ರಡಿಲ್ಲದೊಲ್ಲೆ ೦ (ರರ್ಶಾಶ್ಕ ೨-೫9). 
[ಮುದ್ಯು - ಪೊಜಿಸು) 
ಮುಡುವೊಬಲ್‌, ಮುದುವೊಳಲ್‌ (ನಾ). ಒಂದು ಊರಿನ ಹೆಸರು ; 
p ಈಗಿನ ಬಿಜಾಪುರಜಿಲ್ಲೆಯ ಮುಧೋಳ: ನೆಗಬ್ಬ ಮುದು 
ವೊಟಲೊಳೆ ಪುಟ್ಟಿ ಸುಪುತ್ರನೆನಿಸಿಂ ಕವಿರತ್ನಂ (ಕತಕ. ೦೨-೪೦). 
ಮುದುವೊಳಲ್‌ : ಮುದುವೊಳಲ ದಾರಿಯಿಂ ಬಡಗ , . . ಬೆಟ್ಟಿ 


ಸ 
ಮತ್ತರು (೫2೩. ೫1-11, ೦೧೯-೪೯; 94), [ಮುದು .- ಪೊಟಲ್‌] 


| ಮುದುಹದ್ದು ' ಮುದುವರ್ದು' ನೋ: 


ಮುದೋಡಿ (ನಾ). ಮುಖ್ಪಿನಿಂದ ಕೂಡಿರುವ ವ್ಯಕ್ತಿ ; ಇಳಿವಯಸ್ಸಿನ 
ವ್ಯಕ್ತಿ : ಮುದೋಡಿಯಾದ ನಿಮ್ಮ ಅತ್ತೆಯು ಏನಾದರೂ ವಿಘವನ್ನು 
ತಂದಿಡಬಹುದು (ಶನಶೀ- ೦೦೪): [21 

ಮುದ್ಧ (ನಾ). ೧. ಒಂದು ಬಗೆಯ ದ್ವಿದಳಧಾನ್ಯವನ್ನು ಬಿಡುವ 
ಸಸ್ಮ ಮತ್ತು ಅದರ ಕಾಳು ; ಹೆಸರುಕಾಳು : “ಮುದ್ಧಮೆನಲೈ 
ಹೆಸಟಿ” (ಕುಂಗಣ- ೮೦೦-1) ; ಕುಲತ್ಮಮುದ್ಧ ಮಾಷರಾಜಮಾಷ -.. 
ಜೀರಕಧಾನ್ಯಕಾದಿ ವಿವಿಧಧಾನ್ಮಭೇದಂಗಳುರ (ಅಪು. ೬-೬೨ ನ) : ಇಂಗುಳಿಕ 
ದಣ್ಮೆಯಿಂ ನಯನಂಗಳ್‌ ಕಾಡಿಗೆಯ ತೊಡಪದಿಂ ರಂಜಿಸೆ ಸರ್ವಂಗಂ 


ಮುದ್ಧ ಚೂರ್ಣ 


ಮುದ್ಧಶ್ಯಾಮತರಂಗಿತತುಷ್ಟಂ ಸಪುಪ್ಪನೀ ಪರಪುಷ್ಪೂ (ನಂತ: 3-೩೭). | 
ಫಿ. ಮುಚ್ಚಳ ; ಹೊದಿಕೆ ; ಆಚ್ಛಾದನೆ: ೫ಂ.] 
ಮುದ್ಧಚೂರ್ಣ (ನಾ). ಹೆಸರುಕಾಳಿನ ಹಿಟ್ಟು ; ಹೆಸರುಹಿಟ್ಟು : 
ಚರಣಯುಗ್ಮಂಗಳಿಗೆ ನಯಮುದ್ಧ ಚೂರ್ಣದಿಂದಿರದೆ. ಪಾದೋದ್ವರ್ತನು 
ಮಾಡಿಯುಷ್ಟಾಂಬುವೆಜಕಿದು (0830: '೪೪-೬)- [೫ಂ.] 
ಮುದ್ಧಚ್ಛವಿ (ನಾ). ಹೆಸರುಕಾಳಿನ ಬಣ್ಣ; ಹಸುರು: ಅಂತು 
ಗೋಮೂತ್ರಚ್ಛವಿಯುಂ ಮುದ್ಧ ಚೈವಿಯುಂ ಕಪೋತಚ್ಛಾಯೆಯುವುಪ್ಪ 
ಘನೋದಧಿಯಂಂ (ಕಸ್ಯ: 90-೪ ವ): [ಸಂ.] 
ಮುದ್ಧಪರ್ಣಿ (ನಾ)- ಒಂದು ಬಗೆಯ ಹೆಸರುಕಾಳಿನ ಗಿಡ : “ಮುದ್ದ 
ಪರೀ. ಕಾ:ಮುದ್ದಾ, ಶಹ್ಯಾ ೩ ಕಾಡುಪೆಸರುಕಾಳಿನ ಗಿಡ. ಅಡವೀ 
'ಹೆಸರುಗಿಡದ ಹೆಸರು” (ಸಿರ್ಕಾಂತಿ- ೦೩೬). [ಸ೦. ಮುದ್ಧ ಪರ್ಣಿ] 
ಮುದ್ಧರ (ನಾ). ೧. ಒಂದು ಬಗೆಯ ಆಯುಧ: "ಮುದ್ಧರಃ. 
ದ್ರುಘಣಃ-ಈ ೨ ಡಂಗೆ” (ಷಣಾಯು. ೭6-30) ; ಮಂಸುಂಡಿ ಭಿಂಡಿವಾಳ 
ಮಂದ್ಗರ ಗದಾದಿ ವಿವಿಧಾಯುಧಂಗಳೊಳಮತಿಪ್ರೆವೀಣ[ನು]0 .. . ಆಗಿ 
(ತಂತಶಾ- ೨-೫ 5) ; ಅಪ್ರಮೇಯಬಲನುದ್ಧತಮುದ್ಧರಹಸ್ತ ನೇಜಿ ರತ್ನ 
ಪ್ರಭಮಂ ವಿಮಾನಮನಗುರ್ವಿಸಿದಂ ನಭದೊಳ್ಳಿಭೀಷಣ೦ (ಕಂರಾನೂ. 
04-೩೦) ; ಸುರಗಿ ಚಕ್ರಂ ಮುದ್ಧರಂಗಳಾ ಸಬುದದಿಂದೊಗೆದ ಕಿಡಿ ಗಜ 
ಗಲಿಸೆ (ಹಾ: 3-08). ೨: ಸುತ್ತಿಗೆ ; ಲೋಹಸಂಸರ್ಗದೊಳಗ್ನಿ ದೇವನು 
ಘನಮುದ್ಧ ರಹತಿವಡೆದಪನು. (ಇಂತಾಶ. 3೦೯೩3): ೩. ಮೊಗ್ಗು; 


ಮುಗುಳು. ೪. ಒಂದು ಬಗೆಯ ಮಿಸನು.. ೫. ಒಂದು ಬಗೆಯ 
ಮಲ್ಲಿಗೆ. [8] 

ಮುದ್ಧಲ್‌ ` ಮುದುಗಲ್‌ ` ನೋ. 

ಮುದ್ಗಲ (ನಾ). ೧. ಉಪನಿಷತ್ತುಗಳಲ್ಲಿ ಒಂದು: ಶ್ರೀರುದ್ರ 


ಬೃಹದಾರಣ್ಮಕ ೬...» ಮುದ್ಧಲ ಮುಂಡಕವೆಂಬಿವು ಮೊದಲಾದವೇ ಉಪ) 
ನಿಷತ್ತೂಗಳು (ಏಕ, ೩). ೨. ಒಬ್ಬ ಖುಷಿಯ ಹೆಸರು: ಚೈವನೆ 
ಮುಖದಲ - ೬. ಮೃಕಂಡುಸುತಾದಿ ಭೂಮಿಪ್ರವರಮುನಿಗಳು ಬಂದು 
ಕಂಡರು ಧೆರ್ಮನಂದನನ (ಕುತ್ಕಾಗ- 0೩-೨): [Xo.] 

ಮುದ್ಧಾನ್ನ (ನಾ). ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಒಟ್ಟಿಗೆ 
ಬೇಯಿಸಿ ಮಾಡುವ ಒಂದು ಬಗೆಯ ಖಾದ್ಯ : ಹುಗ್ಗಿ ; ಕಿಚ್ಚಡಿ : 
ಹರಿದ್ರಾನ್ನ ಪರಮಾನ್ನ ಮುದ್ದಾನ್ನೆ . - - ಗುಡಾನ್ನವೇಬ ಷಡ್ವಿಧಅನ್ನಾದಿ 


ನೈವೇದ್ಯಂಗಳಂ - . . ಸಂಪಾದಿಸಿ (ಎಕಕ. ೪೫) ; ಪರಮಾನ್ನವೆಂದು . 
ವಿಮಲಮುದ್ಗುನ್ನಮಿವು ಷಡ್‌ಎಧಾನ್ಮನೈವೇದ್ಯ ಶಿವಗೆ (ಗುಕುಕಾ: ೬-೫೩). 
[ಸಂ] 


ಮುದ್ಧ, (ನಾ). ೧. ಮುದ್ದಾಗಿರುವವನು ; ಚೆಲುವ ; ಸುಂದರ: 
ಕಂದ ಮುದ್ಧನ ಅಚ್ಚೆ ನಿಡುಹಣೆಗೆ ತಾಯ್‌ತರಳೆ ಚಂದದಿಂ ಬೊಟ್ಟಿಟ್ಟಿ 
ಕತ್ತುರಿಗೆ ಜೋ (ಕಂಚಿ. 9-0)... ೨. ಇಷ್ಟನಾದವನು ; ಆಪ್ತ: 
ಕವಿಗಳ ಮುದ್ಧನಾಶ್ರಿತರ ಮುದ್ಧನನಾಥರ ಮುದ್ಧರ್ನ (4%, vn 8)» 
ತೊರವಿ. ಇ; . 1201). ಮೈ. ಒಬ್ಬಾತನ ಹೆಸರು: ಈ ಕಲ್ಲ 
ಸಂದಿಗರ ಕುಳಿ ೬ ೬೫೬ ಮುದ್ದನ್ನಿಆ3ಸಿದೊಂ (ನಕ. ೪0/೬ ಶಿಕಾಂ, 
ಉಪ್ಪವಳ್ಳಿಯ ಪೋಚಿಗಾಮುಣ್ಣ ವಳಿಯೆಲ್‌ ಮುದ್ದ 
ಮಾಗುಣ್ಯಿಯೆಜ್‌ಗ (ಎಳ: ೩೪ಎ ಶೇಲೂರು- ೩೦೮-0೩ ; 
[ಮುದ್ದು ಡದ ೪] 
ಮುದ್ಧ, 'ಮುಗುದ' ನೋ. 
ಮುದ್ದಂಚೆ (ನಾ). ಚೆಲುವಾಗಿರುವ ಹಂಸ: ಚೆಲ್ವಿಂದೆ ಸಾರ್ತಂದು 
ಬೇಡುವ ಮುದ್ಮಂಜೆಗೆ ಕೈಯ ತಾವರೆಯ ಕಾವಂ ಚೆಲ್ಲದಿಂ ನೀಡುತುಂ 
4 ಅಂಚ್ಛೆ] 


೨೦೪-೨೩;918) ; 


971). 


(ಕರ್ಮಿಳಾ- ೦೩೬)- 


೭೨೫೪ 


30 


ಮುದ್ದತು 
ಮುದ್ದಂಚೆವ್‌ (ನಾ). ಚೆಲುವಾದ ಹಂಸಪಕ್ಷಿಯ ಮರಿ: ಒಲ್ಹಾಡುವ 
ಮುದ್ದಂಚೆವಲಗಳಿಂ ನಜುಗಂಪಿಂ ತೀಡುವೆಳೆಗಾಳಿಯಿಂ ಸಿರಿಗೊಡಿದ ಗೃಹ 
ವಂತಿರಿರ್ದುದಲರ್ದಂಭೋಜಂ (ಉ೬ಕೀ: ೧೨-೨೩). 


[ಮು 
ಮುದ್ದಕ (ನಾ). ಒಬ್ಬಾತನ . ಹೆಸರು: ಶಕವರ್ಷಮೆಂಟುನೊಅಕಿಣ್ಬ 
ತ್ತಯ್ದಾದನ್ನು ಮುದ್ಧಕನ ನಾಶಕಾ ಭೋಗಿ ಅಗ್ನಿಪ್ರ ವೇಶಗೆಯ್ದಂ 


(ಎಳ. x, ಮುಳಿ, ೬೬-೨; 979): [ಮುದ್ಯ್ಯ 4 - ಕ 
ಮುದ್ದಣ (ನಾ). (ಕರಾ) (ಪ್ರಾಯಕ್ಕೆ ಬಂದಾಗ) ಮುಖದ ಮೇಲೆ 
ಏಳುವ ಗುಳ್ಳೆ : ಮೊಡವೆ. 

[ + ತುಳು. ಮುದ್ದಣ". ಮುದ್ಧನ್‌, ಮಃ 
ಮುದ್ಧತಿ " ಮುದ್ಧತು' 
ಮುದ್ದತಿಶಠೇವು (ನಾ). (ಬ್ಯಾಂಕು ಮುಂತಾದ ಕಡೆಗಳಲ್ಲಿ) ನಿರ್ದಿಷ್ಟ 

ಕಾಲಾವಧಿಯವರೆಗೆ ಇಡುವ ಇಡುಗಂಟು, - ಠೇವಣಿ : ಅವಧಿಯ 
ಇಡುಗಂಟಿನ (ಮುದ್ಧತಿಠೇವು) ಅವಧಿ ಮುಗಿಯುವ ಪೂರ್ವದಲ್ಲಿ ಅದರೆ. 
ರಕಮಂ ಸಿಗಲಾರದು (ಜ್ಯಾಂಕಕ್ಕೆ- ೦೦) ; ಗೌಡರ ಪೇಢಿಯಲ್ಲಿದ್ದ ಮುದ್ಧತೀ 
ತೇವಿನ ಹಣದ ಬಡ್ಡಿಯನ್ನು ಪಣೆಗೆ ಕಳಿಸುತ್ತಿರಬೇಕು (ರೀಪಹ. 11- ೦೦9). 
[ ಮುದ್ಧತಿ ( ಎ ಮಂದ್ಧತು) -- ಠೇವು] 
ಮುದ್ದ ತಿದರ (ನಾ): (ವಾ, ಬಪಾರದಲ್ಲಿ) ನಿರ್ದಿಷ್ಟಕಾಲಾವಧಿಗೆ ಮುಂಗಡ 
ವಾಗಿಯೇ ವಸ್ತುಗಳ ಮೇಲೆ ಹಾಕುವ ಧಾರಣೆ ; ಸಟ್ಟಾ; ಮುಂಗಡ 
ಒಪ್ಪಂದದ ದರ: ಬ್ಯಾಂಕರಿಪುಂಡಿಯನ್ನು ಕೊಳ್ಳುವಾಗ (೧) 
ಸ್ಟಾಟ್‌ ದರ, ತಕ್ಷಣದ ಸ್ಥಳದ ದರ (spot Rate), (೨) ಮುಂಗಡ 
ಒಪ್ಪಂದದ ದರ, ಮುದ್ಧತಿದರ. (Forward Rate), ಎಂಬ ಎರಡು 
ಬಗೆಯ ದರಗಳಿರುವುವು (ಹೂನ್ರ, 009)- 
[ಮುದ್ಧತಿ ( ಆ ಮುಡ್ಡತು) + ದರೈ] 
ಮುದ್ದತಿಪತ್ರ (ನಾ). ವಾಯಿದೆ ದಿನದ ಪಟ್ಟಿ: ರಟ್ಟಿನ ಒಳೆಮಗ್ಗಲು 
ಪಾಕೀಟನ್ನೂ (೫00೬ 7೩068) ಆದರ ಎದುರಿಗಿನ ಕುಗದದ ಮೇಲೆ 
ಮುುದ್ಧತಿಪತ್ರವನ್ನೂ (೧೩೮ ಕೊಂ ಓಸಿ) ಹಚ್ಚುವರು (ಗ್ರ, ೦೫೮: ೦8): 
[ಮಂದ್ದತಿ (ಇ ಮುದ್ದತು) 4 ಪತ್ರ] 
ಮುದ್ಧತಿಹುಂಡಿ (ನಾ). ನಿರ್ದಿಷ್ಟಕಾಲಾವಧಿಗೆ ಮೊದಲೇ ನೀಡುವ 
ಚೆಕ್ಕು. - ಹುಂಡಿ: ಅವರು ನಡೆಸುವ ಹುಂಡಿಗಳ ವ್ಯಾಮರದಲ್ಲಿ 
— ಕೆಲವು ನಗಮುಹುಂಡಿಗಳೂ ಇರಬಹುದು. ಇನ್ನು ಕೆಲವು ಮುದ್ಧತಿ 
ಹುಂಡಿಗಳೂ ಇರಬಹುದು (ರಾಂತ್ರ. 111; 03೩5). 
[ಮುದ್ರತಿ ( 5 ಮುದ್ದತು ) 4 ಹುಂಡಿ) 
ಮುದ್ದತು, ಮುದತಿ, ಮುದತ್ತು, ಮುದ್ಧತಿ, ಮುದ್ಮತ್ತು (ನಾ). 
೧. ಒಂದು ನಿರ್ದಿಷ್ಟ ಕಾಲಾವಧಿ; ಗಡುವು; ವಾಯಿದೆ: ಜೀತದ 
ಮುದ್ಧತಿನೊಳಗೆ ಸಾಲ ಕೊಟ್ಟವನು ತೀರಿದರೆ ಅವನ ವಾರಸುದಾರರು 
ದುಡಿಸಿಕೊಳ್ಳುವರು (ಕಾಗೆ. ೨೮೭) ; ಮೂರು ತಿಂಗಳ ಮುಂದ್ಧತಾದರೂ 
ಕೊಡಿರಿ (462: ೩5). ಮುದತಿ : ೧. ಮುದತಿ (ವಾಯಿದೆ)ಯಿಂದ 
ನೀಲಿಯ ಡಿಕ್ರಿಯ ಬಗ್ಗೆ`ಜಮಾ ಮಾಡಲ್ಪಟ್ಟ ರಕಮಿಗೆ , . . ನೂರಕ್ಕೆ 
ಒಂದು ರೂಪಾಯಿ ಒಟ್ಟು ಬೀಳುವದು (ಮುಂಂವ್ಯಾ, 9೦೦). ಮಂದತ್ತು : 
೨. ಯಾವುದಾದರೊಂದು ವಿಷಯವನ್ನು ಮುಂದಕ್ಕೆ ಹಾಕುವುದ್ಯ್ಯು- 
ಮುಂದೂಡುವುದು : ನನ್ನ ಐಟ್ಲೇದ ಕೆಲಸ ಬರೀ ಮುತ್ತು ಹಾಕುತಾ 
ಇದಾರ (ಕೋಶಂ: 033). ಮುದ್ದತಿ : ೧. ಮುದ್ದತಿಯಿಂದ ಕೊಟ್ಟ 
ನೀಲಿಯ ಮಾರಾಟದ ರಕಮು ಜಮೆ ಆಗುವದು (ಮರವ. ೩3 ಶ್ರಶ್ನಾರನೆ)/ 
ಆ ಮಾಲಿನ ಪೂರ್ಣ ಕಿಮ್ಮತು ಮಂದ್ದತಿಯ ಒಳಗೆ ಆಸಾಮಿಯವರು 


ಸನ್‌ ] 


ನೋ 
ನೋ. 


ನಮ್ಮ ಕಡಿಗೆ ಕಳುಹಿಸಬೇಕು (ಮಂಂಂವ್ಧಾ: ೨೬೪). ಮುದ್ಧತ್ತು: ೧. ಎಷ್ಟೋ 


ಮುದ್ಧತ್ತು 


ಕತಿಬಿಗಳ ಮುದ್ಧತ್ತು ಎರಿ ಗಂಟು ಬಾರದಂತಾಯಿತು (ಗುರುತ್ರ. ೭). 
೨. ಏಟ್ನಿಯ 'ಮುದ್ಧತ್ತು' ಮುಂದೆ ಬೀಳುತ್ತ ನಡೆದಿತ್ತು (ಶಕರ. ೨೦೮) - 
ಮುಡ್ಡತ್ತಿನ ಜ್ವರ ಎ ನಿಯಮಿತ ದಿನಗಳವರೆಗೆ ಇರುವ ಜ್ವರ; 
ಕಟ್ಟಿನ ಜ್ವರ; ವಾಯಿದೆಜ್ವರ : ದುರ್ದೈವದಿಂದ ತಾಯಿಯು 
ಮುದ್ದತ್ತಿನ ಜ್ವರದಿಂದ ಹಾಸಿಗೆ ಹಿಡಿದಳು (ಪುಣ್ಯ 4) . 
[ + ಆರ. ಹಿಂ. ಮುದ್ಧತ್‌ ; ಮಠಾ. ಮುದ್ಧತ್‌, ಮುಡತ್‌ ] 
ಮುದ್ದತ್ತು "ಮುದ್ಧತು' ನೋ. 
ಮುದ್ದಮೂರ್ಬೊೋಯ '(ನಾ). ಒಬ್ಬಾ ನ ಹೆಸರು ; ಮುದ್ದಮೂರ್‌ 
ಬೋಯಸ್ಯ ಚ 


೬. ಶೇವಶರ್ಮ್ಮಣ (39: vn, ೦೮೮-೪೦ ; 668). - 
[? 4+ ಬೋಯ] 
ಮುದ್ದೆಯ "ಮುದ್ಧಯ್ಯ ' ನೋ. 
ಮುದ್ದಯ್ಯ. ವಬದ್ಧಯ, ಮುದ್ದೆ ಯ್ಯ (ನಾ). ಒಬ್ಬಾ ತನ ಹೆಸರು: 
ಸು ಎ ಎ ಬ 
ರಾಚಾಲ ಪೊಂಪಲ ಚಲ್ವನತ್ತಮ್ಮ ಮುದ್ದ ಯ್ಯನುಮೆಜಯಮ್ಮನೆಸುವ 


ರಾದಿತ್ತಂ  ತುಜುವನಿಕ್ಕಿಸಿ ಸತ್ತೊಂಗೆ ದಿಲೀಪಯ್ಯ ೫ ೫ ೫ 
(ಎಕ. ೫. 3ಂತಾಮು- ೧೪೩-೦೦; 9567); ಮುದ್ವಯ್ಯ ಭಾವಿಯನ 
ಗಳಿಸಿದಂ (o¢ vn, ಸೂರ. 90-0೬ ; 2014), ಮುದ್ಧಯ: 


ಕುನ್ನತೂರಬಎನೊಳ್‌ x೫೫ ಸಳಗ ತಿರಮಣ್ಯಗವುಣ್ಣರ ಮುದ್ದಯಂ 
ಕಾದಿ ಸ್ವರ್ಗಸ್ತನಂದ (ಎಕ: ಹ, ಮುಳರಾ 3೬-೬ ಸು. 900). 
ಮುದ್ದೆಯ್ಯ : ಮುದ್ದೆಯ್ಯ ತುಜುಗೊಳೊಳ್‌ ಮುಕ್ತಿಗೆ ಸನ್ನ (ಎಕ. ೫11: 
ಹೊಳರೈ- ೮6-೩8 ; ಸು. 066) 5 ನಾಗಮಯ್ಯನ ಮಕ್ಕಳು ಬಿದಿವಾರಯ್ಯ 
ಸುಂ ಮುದ್ದೆಯ್ಯನುಂ ಬಿಟ್ಟರ್‌ (ಎಕ. 161 (2) ಶಂಠಿನ- 
ತು. 0ನೆಯ ಶತ): iL ಮುದ್ದು - ಅಯ್ಯ] 

ಮುದ್ಧಲು “ ಮೊದಲ್‌," ನೋ. 
ಉದ್ದಾ ` ಮುದ್ದೆ, ' ನೋ- 

ಮುದ್ದಾಂ " ಮುದ್ದಾಮು' ನೋ. 

ಮುದ್ದಾಟ (ನಾ): ೧- ಮುದ್ದು ಮಾಡುವಿಕೆ; ಲಲ್ಲೆ; ಲಾಲನೆ: 
ಬೇಟಿಕ್ಕೆ ತವದ ಕೂಟಂ ಕೂಟಕ್ಕೆ ತನೂಜರಾ ತನೂಜರೊಳೆಂ ಮಂದ್ದಾಟಿಂ 
ಫಲಮದೆ ತಮ್ಮೊಳ್‌ ನಾಟದು ಗಡ ಪೆಜವು ಸುಖಲವಂಗಳೊಳೇನೋ 
(ಕುತ್ರಥು- 4-43-೨. ಚೆಲುವಾದ ಆಟಿ: ಮನಸೆಳೆಯುವ ಕ್ರೀಡೆ: 
ಕೆಸುರಿಲ್ಲದ ಮುಷ್ವಾಟಂ ಮುಳಿಸಿಲ್ಲದ ಕಾಟಂ ಬಾಲಭಾವಮಚ್ಚರಿ ಜನನ 

ಸಾಪು ಸುರಿಯಲು ಬಾಳೆ ತಿಳಲು ಎನೆ ಸವಿಗೂಡಿ 


೨೫4-೦೦; 


(ಅರಂಪ್ರ, ೬5); 
ಮುದ್ಧಾಟವೆನೆ ಬಂತು ಕಾಳಿದಾಸನ ಸುಗ್ಗಿ (ಮುಕ್ತಕೂ- ೩೨-೦೪). 
[ಮುದ್ದು 4 
ಮುದ್ದಾಡಿಸು (ಕ್ರಿ). ೧. ಲಲ್ಲೆಗರೆ ; ಎಲಿಸು ;: ಮುದ್ದಿಸು: 
ಗಳಂ ಮುಜ್ಜಾಡಿಸಿ ದೇಸಿಯ ಮಾತುಗಳನಾಡಿ ಪೆರ್ಚಿಸಿ ಪೆಅರಂ ಲೇಸಾಗಿ 
ತನಗೆ ಜೊತ್ತಿಸುವಾಶಾಪರನೈದಲಾಜನುತುನಿರ್ವತಿಯಂ (ರರರ್ಷಾಮ್ಮ- 
೩-೬) : ಪಿಡಿದು ಚುಬುಕಾಗ್ರಮಂ ನಲವೊಡರಿಸೆ ಮುದ್ದಾಡಿಸುತ್ತು 
ಮಿರ್ದರ್‌ ಸುತನಂ (ತಂಸ್ರಥ್ರ ೬-೯೭); ನವಿಲಂ ಮುದ್ವಾಡಿಸಿ - . - 
ಜೀವಿಸಾಚಂದ್ರಾಕ್ಷಂ ಎಂದು ಪರಸುವುದುಂ (ಮುಹಾನೇ- 3-88 2). ವಿ. 
ಪರಸ್ಪರ ಮುದ್ದಾಡುವಂತೆ ಮಾಡು : ನೀರ ಬೊಂಬೆಗೆ ನಿರಾಳದ 
ಗೆಜ್ಜೆಯ ಕಟ್ಟಿ ಬೊಂಬೆಯ. ಕೈಯಲ್ಲಿ ಕೊಟ್ಟು ಮುದ್ದಾಡಿಸು 
ಶ್ರಿರ್ದನಯ್ಯ (ಕೂನ್ಮಸ- ೨೬-೦೫)... [ಮುದ್ಯಾಡು 4 -- ಇಸ್ಸು] 
ಮುದ್ದಾಡು (ಕ್ರಿ). ೧- ಪ್ರೀತಿಸು; ಲಾಲಿಸು; ಮುದ್ದಿಸು : ಪರಿದಾಡುವ 


ಕೊಸು 


ಬಯಲ 


ಮಗನಂ ಮುದ್ದಾಡುವಂತೆ . ಕೊಲ್ಲದ ಪ್ರತಮಂ ಕೈಕೊಂಡು 
(ಕರ್ಮ - ೦೦-೦): ಕಕ್ಕಯ್ಯ ಹಿರಿಯಯ್ಯ ಚಿಕ್ಕಯ್ಯ ಚೆನ್ನಯ್ಯ ಎತ್ತಿ 


ಮುದ್ಧಾಡಿ ಸಲಒಿದರೆನ್ನ (ಏನ. ೩೩೨) ಕಣ್ಣೊಳು ಮುದ್ದಾಡಿ ಮನದ 


೭೨೫೫ 


40 


46 


ಮುದ್ಧಿಗ್ಗೆ 


ಮಗ್ಗುಲೊಳಿರಿಸಿ ಚಿತ್ತದೊಳೆಚ್ಚೊತ್ತಿ (ನಂಂರ. 3-೬೦). ಪಿ. ಚುಂಬಿಸು; 
ಮುತ್ತುಕೊಡು : ಪೂವಲಿಯೊಳ್‌ ಮುದ್ಯಾಡೆ ತುಂಬಿಗಳ್ಳುಗಿಲುದ್ದಂ 
ಪರಿದತ್ತು ಪರ್ಷರಸಮಾ ಪುರದೊಳ್‌ (ಏರಾರೂ- 9-36) ; ಓದ್ದಾಡು 
ವಳು ಮುಸುಡೊಗ್ಗಿ ಮುದ್ದಂ ಬೇಡುವಳು (6ಸಪು. 68-09) ; ಎಂದಪ್ಪಿ 
ಕೊಂಬೆ ರಂಗಯ್ಯನ . . . ನಾನೆಂದು ಮುದ್ದಾಡುವೆ. (ಕ್ಛರಂರ- ೨-೬೩ 
ಅನುತಲ್ಲವ)- [ಮುದ್ದು 4 ಆಡ್ಕು) 

ಮುದ್ದಾಮ್‌ ' ಮುದ್ದಾಮು ` ನೋ. 

ಮುದ್ದಾಮ ' ಮುದ್ದಾಮು` ನೋ. 

ಮುದ್ದಾಮಂ, ಮುದ್ದಾಂ, ಮುದ್ದಾಮ, ಮುದ್ಧಾಮ (ಅ). ೧- 
ಉದ್ದೇ ಶಪೂರ್ವಕವಾಗಿ ; ಉದ್ದೇಶದಿಂದ ಕೂಡಿ: “ನಿನ್ನ ಕತೆಯಲ್ಲಿ 
ಉಪ್ಪು - ಖಾರ ಇಲ್ಲವೇನು? ಇರಬಹುದು ; ಆದರೆ ನಾನು 
ಮಾಗಿ ಏನೊ ಹಾಕಿಲ್ಲ” (ಮುಕ್ತ. ₹೩): ೨: ಖುದ್ದಾಗಿ : ಸ್ವತಃ: ಅದರ 
ಸಲುವಾಗಿ ಮುದ್ದಾಮು ತಿಳಿಸುತ್ತೇವಲ್ಲಾ (ಮುಂರಿವ್ಯಾ- 303); ಅವರು 
ಪೆಂಕಟರಾಮನನ್ನು ಮುದ್ದು ಮು ಹುಡುಕಿ, ಕಂಡು, ಹೆಸ್ತಲಾಫವ ಮಾಡಿ 
ಅವನ ಹಸ್ತವಲ್ಲೇ ಒಂದು ಲಕೋಟೆಯನ್ನು ಬಿಟ್ಟು ಹೋದರು 
(66- ೪), ಮುದ್ದಾಂ: ೧. ನಾನು ಮುದ್ದಾಂ ಬಡವರ ಸಲುವಾಗಿ 
ಅಂತ ಎರಡ ರೂಪಾಯಿ ಕಡಿಮೆ ಮಾಡೀನಿ (ನಡುವು. ೨೭). ೨. ಮುದ್ದಾಂ 
ಸುಬ್ಬಕ್ಕನವರು ಆಡಿದ ಈ ಮಾತನ್ನು ಗೋವಿಂದರಾಯರ ಎದುರಿಗೆ 
ಹೇಳಿದನು (ಇತಿಶ್ರೀ. ೧೮೪): ನೋಟೀಸನ್ನು ಮುದ್ದಾಂ ಕಳುಹಿಸಿದ ಕಾಲ 
ದಲ್ಲಿ ತಲಪಿದ್ದಕ್ಕೆ ಒಂದು ಆಕನಾಲೆಡ್ಜ್‌ ರಶೀದಿಯನ್ನು ಪಡೆಯಬೇಕು 
(ಕ್ರಾನಾಕ- 60). ೩. ಖಂಡಿತವಾಗಿ; ನಿಖರಪಾಗಿ : ಆತನಿಗೆ ಸಾಸುವೆ 
ಯಷ್ಟೂ ಸಂಶಯ ಬಾರದೆ `ಮುದ್ದಾಂ' ಮಾತನಾಡಿದೆ ( ಕೋಕೋ. ೨೪)- 
ಮುದ್ಧಾಮ್‌ ; ೨. ನಾನೇ ಮುದ್ದಾರ್ಮ ನಿಮ್ಮ ನೇಗೆ ಬಂದು ನಿಷಯ 
ಪೇಳುತ್ತೇನೆ (ರಂ). ಮುದ್ದಾದ: ೧. ನದೀತೀರದ ಊರಿನ ಮಿತ್ರ 
ರೊಬ್ಬರು ಮುದ್ದಾಮ ಅಲ್ಲಿಗೆ ಕರೆದೊಯ್ದು ಹೊಳೆಯ ದಂಡೆಯ ಮೇಲೆ 
ಸೊಗಸಾದ ಔತಣ ಕೊಟ್ಟಿರು (ಅಲ್ಬಂ: ೬೩): ವಿ. ಹೀಗೆ ಆಗಬಾರದೆಂಬ 
ದರ ಸಲುವಾಗಿ ಮುದ್ದಾಮು ಸೂಚನೆ ಮಾಡೋಣದರಲ್ಲಿ ಬರುತ್ತದಲ್ಲ 
(ಮುಂಖಕ್ಕಾ ೯೪): [- ಅರ. ಹಿಂ. ಮುದಾರ್ಮಃ; ಮರಾ. ಮುದ್ಧಾಮ"] 

ಮುದ್ದಾಯಿ. ಮುದ್ವೈ (ನಾ): ದಾವಾ ಹಾಕುವ ವ್ಯಕ್ತಿ; ಫಿರ್ಯಾದಿ : 
ಸಾಹೇಬರಿಗೆ ಏಳೆ ಸಿಕ್ಕಿತು. - . ಮಂದ್ಮಾಯಿಯ ಕಡೆ ತಿರುಗಿದರು 
(ರಾಸಳೂ- ೪)- ಮುದ್ದೈ: ಅವಳು ಮುಂಡ್ಡೈಯಾಗಿ . . . ಮೆಜಿಸ್ಟ್ರೇಟರ 

ರಿದವಳಲ್ಲಿ (ಸಕಸ. ೫0). [ಆ ಅರ. ಮುದ್ದಈ ; ಹಿಂ. 
ಮುಂದ್ದ ಈ- ಮರಾ. ಮುಂದಾಈ] 

ಮುದ್ದಿಕೆ " ಮುದ್ದಿಗೆ, ನೋ. 

ಮುದ್ದಿಕ್ಕು. ಮುತ್ತಿಕ್ಕು (ಕ್ರಿ). 0- ಚುಂಬಿಸು ; ಮುತ್ತುಕೊಡು : 
ಅರವಿಂದಾನನೆ ಕೇಳು ಅರಮೊರೆಯಿಲ್ಲದೆ ಅಣಿಯದಂದದಿ ಬಂದು ಅಧರ 
ಮುದ್ದಿಕ್ಕಿದೆ. (ಭಕರ 0-308-0) ; ಆಕಸ್ಮಾಕ್‌ ಮುಂದ್ದಿಕ್ಕುವ ಪ್ರಸಂಗ 
ಬಂದಿದ್ದರೆ ಕುದುರೆಗಳಾದರೂ ಸರಿಯಬೇಕಿತ್ತು (ಜಗಾಜೆ- ಖು)... ೨. 
ಸೋಂಕು; ಮುಟ್ಟು; ಸ್ಪರ್ಶಿಸು: ಕಾಡಿನ ಹೆಮ್ಮರಗಳು ಆಕಾಶವನ್ನು 
ಮುದ್ದಿಕ್ಕುತ್ತಿದ್ದುವು (ಕೂಂ)- ಮುತ್ತಿಕ್ಕು : ೧. ಅವಳು ಪ್ರೀತಿಯಿಂದ 
ಮಗುವಿಗೆ ಮುತ್ತಿಕ್ಕಿದಳು (649). [ಮುದ್ದು ೬ ಇಕ್ಕು] 

ಮದ್ದಿಗೆ (ನಾ). ಪ್ರೀತಿಗೆ ಪಾತ್ರನಾದವನು : ಹೊದ್ಮಲೀಯದೆ 
ಮಾಯೆಯಂ ನೆಆಕಿಗೆದ್ದ ಶರಣರು ನೋಡಿ ಲುಲಿಪ ಮುದ್ದಿ ಗಂ ಬಂದಂ 
(08. ೨೪-೭). [ಮುದ್ದು + - ಇಗ] 


ಮುದ್ಕಾ 
ಷ್ಣ 


ುಂದ್ಹಇಯಾ ; 
ಸ್ರ ಬ 


ಮುದ್ದಿಗೈ, ಮಿದ್ದಿಗೆ. ಮುದ್ದಿಕೆ (ನಾ). ದ್ರಾಕ್ಷಿಯ ಬಳ್ಳಿ ಮತ್ತು ಅದರ 
ಹಣ್ಣಿನ ಗೊಂಚಲು; ಮೃದ್ವೀಕಾ - ಮುದ್ದಿಗೆ (ಕನುರ- ೨೬4 ಶ್ರಯೋ) : 


ಮುದ್ದಿಗೆ, 


ಎಲೆಗೊಂದು ಪಣ್ಣೊನೆಯನಾಂತಿರ್ಪ ಮುದ್ದಿಗೆಯಿಂ . ... ಆ ವನಂ 
ಮೆರೆದುದು (64೫. ೭-೦೦) ;  ಅಲ್ಲಿಗಲ್ಲಿಗೆ ಪಣ್ಣ ತೊಂಗಲಿಂಬಿಡಿದ 
ಮುದ್ದಿಗೆಯ ಕಾವೆಣಮಂಂ .. . ಕಾಡುಮಲ್ಲಿಗೆಯ ಬಳ್ಳಿವಾಡಮುಂಂ 
ರಾಜಿಸೆ (ಉಜಾಕ್ಕ. ೩0-02). ಮಿದ್ದಿಗೆ : ಮೃದ್ವೀಕಾ.. ಮಿದ್ದಿಗೆ (ಕಠ್ಮಾತು- 
0೬0 ಕ್ರಯೋ). ಮುದ್ದಿಕೆ ; “ಮುದ್ದಿಗೆ (ಕೆ)-ಮೃದ್ದೀಕಾ” (ತರ್ಮಳೋ -೬೬)- 
[೬ ಸಂ. ಮೃದ್ವೀಕಾ] 
ಮುದ್ದಿಗ್ಗೆ- (ನಾ). ಮೊಹರು; ಮುದ್ರಿಕೆ: ಮುದ್ರಿಕಾ - ಮುದ್ದಿಗೆ 
(ತರುದ. ೨೬೦ ಪ್ರಯೋ) ; ಮುದ್ರಿಕೆ: ಮುದ್ದಿಗೆ (ಕಣು. ೦೫೪ ಶ್ರಯೋ). 
[< ಸಂ. ಮುದ್ರಿಕಾ) 
ಮುದ್ದಿಡು, ಮುತ್ತಿಡು (ಕ್ರಿ)- ಚುಂಬಿಸು; ಮುತ್ತುಕೊಡು : ಗೋಪಯ 
ಭಾಗವಿದು ಆ ಪರಮಾತ್ಮನ ಅಪ್ಪಿ ಮುದ್ದಿ ಡುವುದು (ಭಕರ. ರಾ- ೪-೨ 
ಕಂ) ; "ತಪ್ಪದಲೆ `ಶಿವನ 'ಮುದ್ದಿಟ್ಟು' » “ಕಪ್ಪುಕಾಡಿಗೆ ಮಾಡಿ ಅಬ್ಬ 
ಮಗುವಿಗೆ ಹಚ್ಚಿ' ಮೊದಲಾದ ನುಡಿಗಳು ತಾಯ್ತನದ ಬೆಳ್ನುಡಿಗಳಲ್ಲವೇ ? 
(ಉತ: ೨6೭) ; ಮನೆಯ ದೀಪವೆಂದು ಮುದ್ದಿಟ್ಟರೆ ಗಡ್ಡ ಮಾಸೆ 
ಸುಟ್ಟಿತು (ಣರ).' ಮುತ್ತಿಡು : ನುಣ್ಣಲ್ಲವುಂ ಬಿಡದಾಘ್ರಾಣಿಸಿ ಸೋಗೆ 
ಗಣ್ಣೊನೆಗಳಂ ಮುತ್ತಿಟ್ಟು - . - ಪೇರಟ್ಕಟಂ ತೊಡರ್ದೆಲ್ಲು ಬೆಲೆನಿಣ್ನಳಂ 
ನಲಿಯಿಕಿಂ ತಣ್ಣುಳಿಯೇಂ ನೋಂತುದೋ (82- ೩-೩೭)- 
[ಮುದ್ದು 4 ಇಡು] 
ಮುದ್ಧಿಮಯ್ಯ (ನಾ). ಒಬ್ಬಾತನ ಹೆಸರು; ಮುದ್ಧಿವುಯ್ಯಗಸ್ಸಿ 
ಪರಕಯ್ಯಂ ಪನ್ನಿರ್ವ್ವರ ಅರಸಿನ ಸಾಧಿಪ್ಮಿತದೆನಳ್‌ ಕಾಲನ್‌ ಕ್ತಿ ಕೊಟ್ಟ 
ಭೂಮಿ (ಎಕ. ೩1, ಶಾರಣ- ೦೬-೦೦; 889). [-೬ ಮುದ್ದು ಅಯ್ಯ] 
ಮುದ್ಧಿಸು (ಕ್ರಿ): ೧. ಪ್ರೀತಿಮಾಡು; ಲಲ್ಲೆಗರೆ ; ಮೋಹಿಸಿ ಮುದ್ದಿಸಿ 
ಮರುಳಾದೆನವ್ವ (ನುಣಾದೇ. ೩. 9-೯೪) ; 'ಮುನಿಯುತ್ತುಂ ಮುದ್ದಿ 
ಸುತ್ತುಂ ತೊನೆದು ತವಹುತ್ತುರ್ವತುಂ ಗರ್ವಿಸುತ್ತುಂ (6೫8.'ಟ) ; 
ಪರಿಪರಿಯೊಳಿಂತಾ ಕುಮಾರನು ಮುದ್ದಿ ಸುತ್ತಿರೆ ಹರಹರಾ ಪುತ್ರಮೋಹ 
ವಿನ್ನೆಂತುಟೋ (ಹಿಠ. 3-0. ೨. ಚುಂಬಿಸು: ಅಪ್ಪ ದೇವರೆ 
ಪೇಳೆನುತ ಬಿಗಿಯಪ್ಸುವಂ ಮುದ್ದಿಸುವಂ . - - ಕಣ್ಮಪ್ಪೆದೇವನು (084 


96-8೩) ; ನೇಹಮುರ್ವಿ ಮೊಗದಲ್ಲಿ ಮೊಗವಿಟ್ಟು ಮುಂಡಾಡಿ ಮುದ್ಧಿ 
ಸುತೆ (ತರ್ಮಣ- ೬-೩೦) ; ಭರದಿಂದೆ ಬಂದಬ್ಬದಂಗನೆಯ , .'. ಮುದ್ದಿಸಿ 
ತಸ್ನಿ ಬೆರಳುಂಗುರಂಗೊಟ್ಟು ಸಂತೈಸಿ ವೃಷಕೀತು ಉಂತೆಯಂ 


ಬೀಕ್ಕೊಂಡನು (ಕಣ: 6-02). ೩. ಪ್ರೀತಿಯಿಂದ ತಡವು.- 
ನೇವರಿಸು: ಕೋಣನ ` ಬೇಂಟೆಯಾಡಿ ಕಡು ನೊಂದು ವಿಜೃಂಭಿಪ 
ತಮ್ಮ ನಲ್ಲರಂ ಕಾಣುತೆ ಬಂದು ಮುದ್ದಿಸಿ ವಿಷಾಣ ವಿಘಾತದಿನಾದ 
ಗಾಯನಂಂ ಮಾಣದೆ ಹಸ್ತಪಲ್ಲವದೆ. ಮುಟ್ಟಿ ನಿರೀಕ್ಷಿಸುತೊಪ್ಪಿದ 
ರ್ಸಮೆಂತೇಣಕಿಶೋರನೇತ್ರೆಯರ್‌  (ಉರ್ದ!: 3-60) ; ಬಿರಿವೂಗಳು 
ಚುಂಜಿಸುತೆ, ಪರ್ಣಮಂ ಮುದ್ದಿಸುತೆ . . . ಶೀಡುತೈತಂದ ತೆಂಗಾಳಿಯಂ 
ಸಖಿಯಿಂದು ಕ್ರೀಡಿಸುತೆ (ಕಿತ್ತಾಗ. ೬೨-೧೭೦೦) ; ' ಆರಾಧ್ಯರು ನನ್ನನ್ನು 
ಮುದ್ದಿಸಿ ಹರಸಿದರು (36ಗಳ್ಗ- 10). [ಮುದ್ದು 4 - ಇಸ್ಟ 

ಮುದ್ದು, ಮುತ್ತು, (ನಾ). ೧. ಅಕ್ಕರೆ; ಒಲವು; ಪ್ರೀತಿ : “ಅಲುಮೆಯು 
ತುಂ ಲಲ್ಲೆಯೆನ್ನ( ಲಿವು ಮುದ್ದ ಕಂ” (ಕೆಪಕ0. 060) ; ಆಕೆಯ ಮಾತಾಕೆಯ 
ಮುದ್ದಾಕೆಯಂದವಾಕೆಯ ತನುಸೋಂಕು ಆಕೆಯ. ಕೂಟಮೆ 
'ದಲಿರ್ದುದರಸನ ಮನದೊಳ್‌ (ಕಾರಣ. ೬೨) ; ನಿನ್ನ ಮುದ್ಧನೆ ನಟ್ಟಿ 
ಮೆಚ್ಚುವೆನಾಗಳುಂ ನಿನ್ನಗಲ್ಲೆ ೈಯೊಳೆಂತು ಸ್ಥೆ ಕೈರಿಸುವೆಂ (6ರ್ಕಿಮ್ಮ. ಇ 
ಬಲದಾಯಿ ಮುಗ್ದ ಬಳೆ ನೊಂದ ನೋವ ನೋಯದವರೆತ್ತ ಬಲ್ಲರು 
(ಕುಶಾರೇ- 2. 90-409) ; : ನಾನೆಂದರೆ ಅವಳಿಗೆ ಎಷ್ಟೊಂದು ಮುಡ್ಡು 
ಎಂದು ಗೊತ್ತಿದೆಯೆ ? (4ರೋ6. ೪0). ೨. ಚುಂಬನ ; “ಮುದ್ದು 


೭೨೫೬ 


10 


೩5 


30 


40 


ಮುದ್ದು 


ಸ 


[೫೫ ತ್ತು] ಚುಂಬನಮದೋಪ್ಮಪಾನು” (ಶುಂಗಣಾ 6-೦; 
ಲಂಬೋದರ ಗುಹರ್ಗಂ ಮುದ್ದು; ಗಳನೂಡಿ ಬೇಡಿದರ್ಗಭಿಮತವಿತತಿಯಂ 
ನೀಡಿ (61ಶ್ರ. ೦-೫೦); ಅಳ್ಲಿಯಿಂ: ಮುದ್ದು! ಗಳನು ಬೇಡುವರ* ಕೆಯ್ದ ಳೊಳ್‌ 
ಮೆಯ್ಗಳೊಳ್‌ ಬಾಯ್ಸಳೊಳಗೆ (ಹವು. 3-0): ಹಿ. ಅತಿಯಾದ ಪ್ರೀತಿ 
ಯಿಂದ ಉಂಟಾದ ಸಲುಗೆ ; ಸದರ: ಮುದ್ದು ವಿದ್ಯಾರ್ಥಿಗೆ ಸಲ್ಲ... 
ಜಿದ್ದು ಬೋಧಕನಿಗೆ ಸಲ್ಲಿ (26ಕಾಶ: ೦೬೦-೪4) : ಅಜ್ಜಿಯ ಮುದ್ದಿನಿಂದೆ 
ಮೊಮ್ಮಗ ಯಾರು ಹೇಳಿದ ಮಾತಿಗೂ ಕಿವಿಗೊಡುವುದಿಲ್ಲ (ಊ9)- 
೪. ಚೆಲುವು ; ಸೊಗಸು ; ಅಂದ : ಮಸೆದ ಮದನನಲಗಿನಲರ್ಗಳಂತೆ 
ಕಣ್ಣೊಳೆಳಸಿ ಬಳಸಿ ಬಂದಿರ್ದ ಪಾಟದಾಟದ. ಮುದ್ದಿನ ಬರ್ದಿನೆ ಪವಾರ 
ದೇಎಯರುಮಂ - - ಕಂಡು (ಅರಿತು. ೨-೬೩ 5) ; ನುಡಿಯ ಮಾತಿನ 
ಮುದ್ದು ಶಿವನನೊಲಿಸುವ ಮುದ್ದುತಾನೆನಲ್‌ ಶಿವೆ ಮೇಆಕದಳು (ಕಣ್ವ 
೩೭-೨೨) ; ಕಂದನಾಡುವ ಬಾಲಲೀಲೆಯಂ . ನೋಡಿ ತೊದಲೋದಿದಿನಿ 
ಮತನುರೆ ಕಳ್ಳು ಮುದ್ದಿನ ಮುದ್ದೆಯಂದದಂಗವನೆತ್ತಿಕೊಂಡು 
ನಳಿತೋಳ್ಗಳಿಂದಖ್ಬ (ಕಣಣ: 06-30). ೫. ಮಕ್ಕಳಾಟಿಕೆ ; ಬಾಲ 
ಲೀಲೆ : ನಡೆವ ತಳರ್ನಡೆಯೊಳ್‌ ಪುಡಿವುಡಿಯಾದುವು ಶಿಲೆಗಳೊಡೆದು 
ಕರಿಗಳ್‌ ಭೀಮಂ ಪಡಿದಡರ್ಡೊಡೆ ಬಾಖ್ವಟ್ಟೆಲ್ಲಡಗಾದುವು ಮುದ್ದ ೆಂತು 
ಸೊಗಯಿಸವೇಡಾ (ಕಂಶರಾ: ೨-೩) ; ಇನಿವಿರಿದಬಲನ್ಮರೊಳಂ ಜನಿಯಿಸಿತೆನೆ 
ಬಯಸಿ ಪಡೆದು ತೊಡೆಯೇಆಃಸಿ ಮುದ್ಧನೊಲಲ್ಲು ನೋಡಿ ನಡಿಪಿದ 
ಜನನೀಜನಕರ್ಗದೆನಿತಬಲ್‌, ಜನಿಯಕುಮೋ (ಗರಂ. ೪) : ಮುದ್ದಿ 
ಬಿನದಮನೊಡರ್ಚಿಯಾಡುವ ತನಯಂ ಸಂಸಾರಶರಧಿಸೀಮೆಯಿದಲ್ಲೇ 
(655%. ೫-೩). ೬. ಪ್ರೀತಿಗೆ ಪಾತ್ರವಾದ ವ್ಯಕ್ತಿ ಅಥವಾ ವಸ್ತು : 
ಎನ್ನ ಮುದ್ಯೆ ಮುನಿಯದಿರಿದಾವ ಗಹನಂ (ರರ್ಕಾಕ್ಕು. 3-೦೨೪) : 
ಯಶೋದೆ ಪರಮಸುಖಂರ್ದ್ವಲೋಚನದಿನೀಕ್ಷಿಸಿ ನಂದನನಂ , , , 
ಇದಾರ ನಿಧಾನವಿದಾರ ಮುದ್ದಿದಾರರಸಂ . , , ಇದಾರ ಸಿಂಹವೆದಿರ 
ದಮರ್ದಪ್ಪಿದೆಳ್‌ (81೨- ೩-10) ; ನಿನ್ನ ಮಗನು ಮುದ್ದು ನಿನಗೂದರೆ 
ಗೋಷಿ ಯಾರಿಗೇನೆ (ಫಕೆಂದ: 3-6೩ ಕಲ್ಲ). ೭. ತುಟಿ; ಅಧರ; 
ನಿದ್ರಾನ್ವಿತೆಯಾಗಿ ಕಣ್ಣಿಟ್ಟಿಯೊಳಗನಿರುದ್ದನ ಕಂಡಮರ್ದಪ್ಪಿ ಮುದ್ದಾಡಿ 
ಮುದ್ದ ಬಾಯೊಳಗಿಟ್ಟು ಚುಂಜಿಸುತ್ತಿದ್ದಳು ರತಿಶಾಸ್ತ ಸದಿ (ರೋಷತೆ. 
3೬-೪0): ಆ. ಅಪೇಕ್ಷಿಸಿದುದು ; ಬಯುಸಿದುದು : ಇಷ್ಟಾರ್ಥ : 
ಆರುಂಟ ಶಿವಶರಣರೊಳ್‌ ಕುಲಗುಣಾದಿಗಳನಾರಯ, ದವರ ಮುದ್ದಂ 
ಸಲಿಸಿ ಸಂತವಿಪರೀ ರಸೆಯೊಳ" (ಕರ್ಮ ಾ - ೦೩-೨೦), (ಗು). ೯. ಪ್ರೀತಿ 
ಪುತ್ರವಾದ ; ನಲ್ಮೆಯ ; ಅಕ್ಕರೆಯ ; ಅಳದೆ ನೀ ಪಿಡಿದಾಡೆನ್ನಯ 
ಮುದ್ದು ಬಾಲ (ಶ್ರಕಂರ- 0-236-3) ; ಜಂಭಭೇದಿಯ ಮುದ್ದುವೂರ್ವಶಿಯನೆ 
ಗೆದ್ದು ಬೊಂಬೆಯ ಕಾರೊಳಿಟ್ಟಿ ಹರು (ಕೋಶತ. ೧-98) ; ನಿಮ್ಮ ಮುದ್ದು 
ಹುಡುಗಿಗೆ ತಕ್ಕಂತಹ ಅಚ್ಚುಮೆಚ್ಚಿನ ನವಯುವಕನೊಬ್ಬ! ನನ್ನು ಹುಡುಕಿ 
(ಸುಂದಂ. ೩). ೧೦. ಚೆಲುವಿನಿಂದ ಕೂಡಿದ ; ಮನೋಹರವಾದ : 
ನೀಲೋತ್ಸಲನಿಭಾಂಗದ ಮುದ್ದುಮುಸುಡಿನ ಚಲುವ ದೇವರ ದೇವನೆಸೆದನು 
(446ಣ- ೦-8-೮೦); ಪಾಲಿಸಮ್ಮ ಮುದ್ದುಶಾರದೆ (ಶೃರಂರ- 0-0೯0 ಶ್ಯ); 
ಓಲಗಶಾಲೆಯ , . . ಮಣಿಯ ಭಿತ್ತಿಗಳೆಡೆಯಲಿ ಮುದ್ದುಬಾಲಿಕಿಯರು 
ರಾಜಿಸಿದರು (ಕನಂ- ೨೦-೨೪). ೧೧. ಇಂಪಾದ ; ವ:ಧುರವಾದ ; ಸ. 
ಯಾದ : * ಮುದ್ದುನುಡಿ' ಪರಾ. ಮುತ್ತು: ೨. “ನಿರೋಧಾವರಣ 
ದೊಳು ಮೌಕ್ಷಿಕದೊಳು ಚುಂಬನದೊಳುಂ ಮುತ್ತೆನಿಕ್ಕುಂ” (ಕಲ್ಮಮಂ. ೪9); 
ಮುತ್ತಯ್ಯ ಚದುರಿದೇನೆನೆ ಮುತ್ತಲ್ಲದುದುಂಟೆ ವಸ್ತು ಪೆಚತೆನೆ ಸತಿ 
ನೀಮಿತ್ತಿರಿಮೆನೆ ಕರಮೊಳ್ಳಿತ್ತಿತ್ತಾಗಡೆ ನಿಮ್ಮೊಳೆರ್ಪೆವೆನೆ ವೃದ್ಧವಿಟಂ 
*(ಉರ್ಮಾನ- ೬೦೨) ; ಮಸ್ತಕವನು ಚುಂಬಿಸಿ ಮಗುಳಿರದಲ ಎತ್ತಿ ಶ್ರಿಕಿದಂಡನು 
ಮಂತ್ತನಿತ್ತು (688: ೭-೩೦); ಆತೆ ಕೊಟ್ಟ ವಸ್ತು ಒಡವೆ -ನನಗೆ ಅವಗೆ 


ಮುದ್ದುಕೊಡು 


ಗೊತ್ತೂ ತೋಳುಗಳಿಗೆ ತೋಳಬಂದಿ ಕೆನ್ನೆ ತುಂಬ ಮಂತ್ರ (ಣಾರಂ. 
8೯-೧0). p ಮೇಲಿನ 'ಕಾವ್ಯಾವ' ಮತ್ತು `ನಾದಲೀ' ಪ್ರಯೋಗ 
ಗಳಲ್ಲಿ "ರತ್ನ" ಎಂಬರ್ಥವೂ ಶ್ಲೇಷಾರ್ಥವಾಗಿ ಹೊರಡುತ್ತದೆ. 
ಮುದ್ದಿನ ಕಣಿ ೨ ಚೆಲುವಿನ ಆಕರ.-ನೆಲೆ ; ಸೌಂದರ್ಯದ ಖನಿ : 
ಮುದ್ದುಗಳಿಡರ ಮನೆ ಮುದ್ದಿನ ಕಣಿಯಾಗಿ ೮ ರಿಸ ಬಂದೆ ನೀ ಲೋಕಕ್ಕೆ 
ಸೊನ್ನಲಗಿ ಸಿದ್ಧ ಸುಕ್ಷೇತ್ರ (ಸಿಠೃಫಿ- ೩-೮): ಮುದ್ದುಮುಚ್ಚಟೆ ಎ 
ಅತಿಶಯವಾದ ಪ್ರೀಶಿ,. ಪ್ರೇಮ : ವಿವಾಹಾದಿಕಾರ್ಯೆಗಳನ್ನು ಮಾಡಿ 
ಮುದ್ದುಮುಚ್ಚಟೆಗಳನ್ನು ತೀರಿಸಿಕೊಳ್ಳಲಿಕ್ಕೆ ಮತ್ತೆ ಯಾರೂ ಇಲ್ಲ 
(ಅಕ್ಮೀತ್ರ- ೦೯). [ದೇ.॥ ತಮಿ. ಮುತ್ತು, ಮುತ್ತಮ್‌ ; 
ಮುತ್ತು- ಮುತ್ತಮ್ಮ, ಮುರ್ತಿ ; ತುಳು. ಮುದ್ದು; 


ಮಲ. 


ಮುತ್ತ, ಮ 


ಮುದ 1 ತೆಲು. ಮುದ್ದು ; ಕೊಡ. ಮುತ್ತ ; ಕೋಲಾ: ಮುದ್‌ 
ಪರ್ಜಿ, ಮೊತ್ತ) 
ಮುದ್ದುಕೊಡು "ಮುದ್ದುಗೊಡು' ನೋ. 
ಮುದ್ದುಗ (ನಾ). ಚೆಲುವನಾದವನು : ಅಂದಗಾರ ; ಸುಂದರ : ಗೋಪಿ 
ಯರೈದೆ . . - ನಗುತೈತಂದು ನ್ಹಿಗರಿರದನೀಕ್ಷಿಸುತೆಂದರುನ್ನತ 
ಭಾಲಲೀಲೆಗಳ (901, 9೦-೪-3೨) : ನನ್ನಿಯ ನಲ್ಲನಣಕ್ಮಿನಾಣ್ಮಂ ಪುಸಿವರ 
ಬೊಜಗ೦ ಮುದ್ದುಗರ ಮೊದಲಿಗಂ . . . ಬಲ್ಲಿದರೆ: ಬಲ್ಲಹನೆಂಬಿವು 
ಮೊದಲಾದ ಪಲವು ಬಿರುದರಂ ಕೇಳ್ದು (ಕನು. ೬೩-೦೦). 
[ಮುದ್ದು + - ಗೃ) 
ಮುದ್ದುಗಜ್ಜ (ನಾ). ಪ್ರಿಯವಾದ ಕೆಲಸ: ಇಷ್ಟವಾದ ಕಾರ್ಯ ; 
ಉದ್ದಂಡರಾಜ ವೇತಂಡರಾಜರು ಬಂದರಿದ್ದವರೆಲ್ಲರಿನ್ನೆಮ್ಮ ವಖದ್ದುಗಜ್ಞ 
ವನೆಸಗೆನಲೆಸಗಿದನೆಲ್ಲ ಬಿದ್ದಿನರನುಮತದಓಂದ (ಕರತ. ೩5-೬೦)- 
[ಮುದ್ದು 4 ಕಜ್ಜ] 
ಮುದ್ದುಗರೆ `ಮುದ್ದುಗಜಕ' ನೋ: 
ಮುದ್ದುಗಲ್‌, ಮುದ್ದುಗರೆ (ಕ್ರಿ). ೧: ಪ್ರೀತಿಯನ್ನು ಸೂಸು ; 
ಲಲ್ಲೈಸು ; ಅಕ್ಕರೆಯನ್ನು ತೋರಿಸು : ದಂತಂವಳಲದಾತ್ಮ ಜನಂತೆ 
ನಿನ್ನಯ ಮಸ್ವಕಾಗ್ರದಲಿ ನಿಲಿಸುತಿದೆ ಪುಷ್ಕರವ ನಿನಗೀ ಪಲವು ತೆಆದಲಿ 
ಮುದ್ದುಗಲ್‌ವುತ ನಲಿವುತಿದೆ ಇದ ನಿನ್ನನಗಲಿಸೆನಂಜಬೇಡ (ತನ್ಕ. ೪-50): 
೨. ಚೆಲುವನ್ನು ಬೀರು, -ಹೊರಹೊಮ್ಮಿಸು ; ಸೋಗಿಲೊಳ್‌ 
ನಕ್ಕಾಡಂತಂಂ ಮುದ್ದುಗಳಿವುತಂಂ ಲೀಲೆಯಿಂ ಮಳ್ಯಳಾಟಿಕೆಯೊಳೆಸೆದಂ 
ಜಗವನಾಡಿಸುವ ಸೂಶ್ರಧಾರಂ (809. ೫-೬). ಮುದ್ದುಗರೆ ; 
೧. ಶಾಂತರಾದೇವಿಯ ನೊಂದ ಮನಸ್ಸು ಮಗುವಿನ ಈ ಮಂದ್ದುಗರೆವ 
ಮಾತನ್ನು ಕೇಳಿತು (ಸರತಿ, ೦6); ಮಗುವಿನ. . . ಗಲ್ಲವನ್ನು ಸವರಿ 
ಮನಸ್ಸು ತಣಿಯುವಂತೆ' ಮಂದ್ದುಗರೆಯಂತ್ರಿದ್ದೆಳು (ತೂಕ. ೬೪- ಹ. 
ಚುಂಬಿಸು; ಪಂರಿಜಾತಗಳು ಮುದ್ದುಗರೆಯುವವು ಹವಳದುಟಿಗಳಿಂದ 
ಕಂಪ ಸೂಸಿ ಮಂದಃರ ಉಸಿರ ಬೆರೆಯುವವು (೫ರುಣ- 3೭). 
[ಮುದ್ದು 4- ಕಟ್ಸ್‌] 
ದ್ದುಗಾತಿ (ನಾ). ಚೆಲುವೆ ; ಸೊಗಸುಗಾತಿ; ಸುಂದರಿ : ರಾಯನಂ 
ಅರೆನೋಟದಿಂ ನೋಡಿ. . . ಮುದ್ದುಗೊಳುತಲಿರುವ ಮುದ್ದುಗಾತಿಯಂ 
ನೊಡಿ (ಗಂ. ೩೬೦-೦೦೦), [ಮುದ್ದು -- - ಕಾತ್ತಿ] 
ಮುದ್ದುಗಾರ " ಮುದ್ದುಗಾಜಿ ' ನೋ. 


ಮುದ್ದುಗಾಅ, ಮುದ್ದುಗಾರ (ನಾ). ೧. ಚೆಲುವನಾದವನು; 
ಸುಂದರ: ಒಂದು ಮೊಲೆಯನುಂಡವಳಸುವನೆ ಕೊಂದ ಮಂದ್ದುಗಾಜ 


ಕಳ್ಳ ಕೊಕೊಕೊ ಎನ್ನಿರೊ (೪4. 309-0). ಮುದ್ದುಗಾರ :. ೧, 
ಮುದ್ದುಗಾರನುದ ಮಂದವರಾರಂತನ ಮೂಂದುಮಾಡಿ. . . ಅಂದಗುರ 
ನಾಡೆ ಚಂದ್ರನು (ಗುಂ: ೩೩೪-9). ೨. ಅಂದವಾದುದು: ಚೆಲು 


೭೨೫೭ 


[೩0 


40 


48 


ಮುದ್ದುಗೊಸರು 


ವಾದುದು: ಕಣ್ಣಿಗಂದವಾದ ಮಗುವೊ: ಮುದ್ದುಗಾಟಿನುದ ಮರಿಯೊ 
ಕಣ್ಣು ನೆಟ್ಟು ನೋಡುತಿದ್ದೆಸು (300. 6-08); ಯಳಂದೂರು ಜಹಗೀರ 
ದಾರರ ಕಡೆಯ ಕನ್ಯೆ ಮುದ್ದುಗಾರನ ಶಾಗೆ ಇರಲಿಲ್ಲವೆ ? (ರಾಗಕೆ. ೧೯೨). 
[ಮುದ್ದು ಡಂ ದ ಕಾಲ] 
ಮುದ್ದುಗುಪ್ಪು (ಕ್ರಿ): ಪುನಃ ಚುಂಬಿಸು, -ಮುತ್ತುಕೊಡು : ಅಬ್ಬ 
ವಣಿಯನು ಮುದ್ದುಗುಬ್ಬಿ ತಾ ದಣಿಯ (ಶ್ರೀಕ್ಮಶ, ೬೪)- 
[ಮುದ್ದು 4 ಕುಪ್ಪ] 
ಮುದ್ದುಗೆಯ್‌, ಮುದ್ದುಗೈ (ಕ್ರಿ). ೦. ಪ್ರೀತಿಯನ್ನು ತೋರಿಸು; 
ಮುದ್ದಾಡು; ಲಲ್ಲೆಗರೆ: ನೂತನ ಮೊಳೆವಲ್ಲೊಗೆದುವು ತೊದಳ್ವಾತ 
ಮಾತನಾಡುವ ಮಂದ್ದುಗೆಯ್ಯ ಭೂತಳದೊಳಗಂಬೆಗಾಲಿಟ್ಟು ನಡೆವಂತೆ 
ಚೇತನವಾದುದಂಗಜಗೆ (ಕೋಶತ. ೧೦-೩೯); ನೀಡುಂ ನೀಡದ ಪಕ್ಕಿಯು 
ಮೆನ್ನಂ ಬಂಜಿಯೆನುತೇಡಿಪಂತಿರೆನ್ನಿದಿರೊಳ್‌ ಪಿಳ್ಳೆಯಂ ಮುದ್ದುಗೆಯ್ಗುಂ 
(ರಕ್ಕೆ. ೧6-೬)- ೨. ಚುಂಬಿಸು; ಮುತ್ತಿಡು: ಮಲ್ಲಿಗೆಗೋಲನ 
ರ್ಭಾಂಗಿಯು ಸುತವಾತ್ನಲ್ಯದಿ ಬಿಗಿಯಪ್ಪಿಕೊಂಡು ಚೆಲ್ಲಿದಳೆವಯವದಲ್ಲಿ 
ದಿಟ್ಟಿಯೆ ಸೊಲ್ಲಿಸಿದಳು ಮುದ್ದು ಗೆಯ್ದು (ಶೋಷಕ. 0೬-೬೨)- ಮುದ್ದುಗೈ : 
೧. ಪಡೆದವರ್ಮುದ್ದುಗೈವಪರೂಟದೆಡೆಗಳೊಳ್‌ ಜೋದ್ಯ ಮೆಂದ ೪ 
ಸತ್ಯಭಾಮೆ ನಗುತ (ಸಬಾ. ut); ಬರೆತೆಗೆದಪ್ಪಿ ಬಾಯ್ದೆ ಜಯ 
ನೊಯ್ಯನೆ ಚುಂಬಿಸಿ ಮುದ್ದುಗೆ, ಗೈದು... ಪೊಂಪುಳಿಯಿಂ ಪೊದಿಸುತ್ತೆ 
ನಲ್ಲಳಾ (03೭ಕೇ. ೧೦-೦೦೪): [ಮುದ್ದು ಕೆಯ್ಯ] 
ಮುದ್ದುಗೆಯಿತ "ಮುದ್ದುಗೆಯ್ತ' ನೋ: 
ಮುದ್ದುಗೆಯ್ತ, ಮುದ್ದುಗೆಯಿತ (ನಾ). ೧- ಸರಸ; ವಿನೋದ : 


ಲಲ್ಲೈ: ಲೀಲೆಗಾಲಯಮಾದ ಮುದ್ದುಗೆಯ್ತಕ್ಕಂ ಗಾಡಿಗೆ ಪಾಡಾದ 
ಪಸೆದನಕ್ಕಂ. . - ಬೆಕ್ಕಸಂಬಟ್ಟು (೫ಂತಿಫು. ೩-8೩ 2); ನೋಟದೆ ಬೇಟ 


ಮಂಕುರಿಸಿದಪ್ಪುದು. - . ಮುದ್ದುಗೆಯ್ತದಲರ್ದಪ್ಪುದು (ಕಂತ್ರತ್ಟಿ- 6-3); 
ಒರ್ವಳ್‌ ತನ್ನ ವಲ್ಲಭನೆ ಮೋಹದ ಮುದ್ಧುಗೆಯ್ದಮಂ ನೆನೆದು ಕೆಲ 
ದೊಳಿರ್ದ ಬರ್ದೆಗಿಂತೆಂದಳ್‌ (ಅನಿ. ೪-೪೪): ೨: ಬಾಲಲೀಲೆ; 
ಮಕ್ಕಳಾಟಿಕೆ: ಚುಂಬಿಸಿ ಲೋಳೆವಾಯ್ಡೆಜಕೆಯೋಕ್ಷಿಸಿ ಮಕ್ಕಳ 

ನಂದ್ಣ್ಹುಗೆಯ್ತದೊಳ್ಳಂ- - * ತಣಿವೆಯ್ಸೂವರೇಂ ಕೃ ಕೈತುರ್ಥರೋ (ತಂಕ್ರಫ: 
ಓಹೋ! ಮುದುಗಣ್ತನದ ಮುದ್ದುಗೆಯ್ದದ ರಮಣೀಯ 
ರಮಣ | (ಬಂತ್ರಕ: ೩-3). ೩. ಪ್ರಾಣಿಗಳ ಮರಿಗಳ ಸಂತೋಷ 
ದಾಯಕವಾದ ಆಟ: ಈ ತಮಾಳದ ತಳದೊಳಾಡುವ ಮಟ್‌ಯಂಚೆಯ 
ಮುದ್ದುಗೆಯ್ತಮುಮಂ. . - ಕಂಡು (ನಂತ್ರ: 9-5೩). ಮುದ್ದು ಗೆಯಿತ : 
೨. ನೋಡಿ ದಣಿಯರು ಗೋಪಿಯರು - . .`ಕೊಂಡಾಡಿ ದಣಿಯರು 
ಬಾಲಕೃಷ್ಣನ. ಮುದ್ದುಗೆಯಿತವನು (nn. ೨೦-೨೭). 

[ಮುದ್ದು 4- ಕೆಯ್ತ್ಯ] 

ಮುದ್ದುಗೈ ' ಮುದ್ದುಗೆಯ್‌ `ನೋ. 
ಮುದ್ದುಗೊಡು, ಮುತ್ತುಕೊಡು, ಮುದ್ದುಕೊಡು (ಕ್ರಿ). 
ಚುಂಬಿಸು; ಮುತ್ತಿಡು: ಅಬ್ದೂಳುವ ನಾಯ್ಕ ಮುದ್ದುಗೊಡಲೀಕ್ಷಿ 
ಸುವರ್‌ (ಸೂಳ್ತಿತು. ೧೩-೩೦); ಒಲವಿಂದೆತ್ತಿ ತಕ್ಕೆ ಸಿ ಮುಂಡಂಡಿ ಮುದ್ದು 
ಗೊಟ್ಟು (ದಕ: ೩-90): ಮುತ್ತುಕೊಡು ; ತಿರೆಯೊಲ್ಮೆ ಸಿರವೆತ್ತಿ 
ಸಗ್ಗನೀಲಿಗೆ ಮಾಂತ್ತುಕೊಡುವಂತೆನೋಲ್‌ (೫೫: 50-396): ಚೇಳಿಗೆ 
ಮುತ್ತುಕೊಟ್ಟ: ಹಾಗೆ (ಗಾ). ಮುದ್ದುಕೊಡು : ಮೆಬ್ಬಮೆಲ್ಲನೆ 
ಬಂದು ಗಲ್ಲಕ್ಕೆ ಮುದ್ದುಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ವೇಳೆ 
(ಶ್ರರುರ- ೦-೪೦ ಅಮುಶ್ಬಂರಿ); ಭಟ್ಟರ ಎರಡನೆಯ ಮಗುವನ್ನು ಸರಸ್ವತಿ. . . 
ಲಟಲಟ ಮುದ್ಧುಕೊಟ್ಟಳು (೫೩. ಇ). [ಮುದ್ದು 4 ಕೊಡು] 


ಮುದ್ದುಗೊಸರು (ಕ್ರಿ). ಸರಸದಲ್ಲಿ ಕೊಸೆರಾಡು: ಲಲ್ಲೆಯಿಂದ ತಪ್ಪಿಸಿ 


ಮುದ್ದಾಗೊಳು 


ಕೊಳ್ಳೆಲು ಯತ್ನಿಸು; ಮುನಿಸ ನನುದೋರುತಿರು ಮುದ್ದುಗೊಸರುತ್ತ 
ಮಿರು. . , ಮನಪೊಲಿದು (ಕಣರ. 3-೬-0)- 
[ಮುದ್ದು 4 ಕೊಸರ್ಕು (ನ ಕೊಸರ್‌)] 
ಮುದ್ದುಗೊಳು (ಕ್ರಿ). ಪ್ರೀತಿಯನ್ನು ಹೊಂದು, - ಪಡೆ: 
ಅರೆನೋಟದಿಂ ನೋಡಿ. . . ಮುದ್ಧುಗೊಳುತಲಿರುವ ಮುದ್ದುಗಾತಿಯಂ 
ನೋಡಿ (ಳಗ: ೫೦-೦೦): [ಮುದ್ದು 4 ಕೊಳು (ಆ ಕೊಳ್‌,)] 
ಮುದ್ದುತನ (ನಾ). ಚೆಲುವು; ಮೋಹಕತೆ; ಸೋಗೆಯ ಮಜಯ 
ಮುದ್ದೂತನಮಂ ` ಮುದ್ದುಗಣ್ಣಳ  ಬೆಳಸೆಂಬೆಳಮಿಂಚನ . ಗೊಂಚಲಿಂ 
ಮುಂಡಾಡುತ್ತಿಂ(ಅರ್ಶನೇ: ೦-6೨ ನ); ನಿಜಂದವಿಡಿದು ಮೊಗಮಂ ನೋಡುವ 
ತೂಗಾಡುವ ಮಗನ ನಮಂ ಬಸವರಾಜಂ ಕಂಡು (ಇಸರ- 
00-033); ಬೀಲುತಿರ್ದಳು ಮುದ್ದುತನವನು ಕಳೆಯೇಜುತಿರ್ದಳು ಮಾಯೆ 
(get. ೩-೩೧). [ಮುದ್ದು 4 - ತನ] 
ಮುದ್ದುದೋಲು (ಕ್ರಿ ಅಕ್ಕರೆಯನ್ನು ತೋರಿಸು; ಪ್ರೀತಿಸು: 
ಮೂಲಯುಲೋಕದ ಕರ್ಮ ನಮಗಿದಿರೆ ದೀಕ್ಷಿದೋಕರುಂದು ಮುದ್ದು 
ದರು (ಈತ: ೬೧-೬೪). [ಮುದ್ದು .. ತೋ] 
ಮುದ್ದುನಗೆ (ನಾ). ಮೋಹಕವಾದ ನಗು; ಚೆಲುವಾದ ನೆಗೆ: ಗುರು 
ತರ ಶಿವಧ್ಮುನಿ ಮುದ್ದುನಗೆಗಳ ದಾನಿ. . . ತೊದಳ್ನುಡಿಯ ತವಕಿಗಂ 
(918- ೦-೦96); ಕಾಂತೆಯರೆ , . . ತಳಿರ್ದುಟಿಗಳಂ ಮುದ್ದುನಗೆಗಳಂ 
ಕಂಡು ನಡೆಯಲ್‌ ಮುಂದೆ ಕಾಲೇಳದೆ. - - ಪಢಿಕಸಂಕುಳಮಿರ್ದುದು 
(ರಂತ್ರು. 00-0). [ಮುದ್ದು 4. ನಗೆ] 
ಮುದ್ದುನುಡಿ (ನಾ). ಸವಿಯಾದ ನುಡಿ; ಇಂಪಾದ ಮಾತು: ಕಾಂತೆ 
ಯಶ ಮೇಲ್ನುರಿಯಂ ನಂಜಿನುರುಳಿಯೆನ್ನದೆ: ಮುದ್ದುನುಡಿಯೆಂದೊಡಂ 
ತನ್ನ ಕೇಡಂ ಬಗಿವನಲ್ಲದೆ ಸುಖಮಂ ಬಗೆಯರಿ (ಛಾನ್ಸು: ೭-೦೫೩); 
ಅಕ್ಕರಂಗಳೊಳೆಸೆಯದಿಹ ಮುದ್ದುನುಡಿಗಳಿಂ -.. . ಶಿಶುಲೀಲೆಯಿಂ ಕೆಲ 
ದಿನಂ ತಾಯ್ಗೆ ಪರುಷಂದೋಜದಂ ಕುವರನು (ತಂಪ: ೫-೬೩)- 
[ಮುಮ್ಮ 3, ನುಡಿ] 
ಮುದ್ದುಮರಿ “ಮುದ್ದು ಮಜ ನೋ. 
ಮುಮ್ದುಮಜ್‌, ಮುದ್ದುಮರಿ (ನಾ). ಅಕ್ಕರೆಯ ಮರಿ; ಪ್ರೀತಿಯೆ 
ಶಾಟ; ವಿಷಂಗ ಸಂತೋಷದಿ ತನ್ಮು ಮುಂಗಟ್ಟಿದ ಮುಮ್ಧುಮಜಸಗಲ್ಲಿ 
ಗುಟುಕೀಯೆ ಕಂಗೊಳಿಸಿತು ರುಕ್ಮಿಣಿಗೆ (ತತ: ೪-4). ಮುದ್ದುಮರಿ; 
ತನ್ನೆ ಮುದ್ದುಮರಿಗಳನ್ನು ಹಗಲೆಲ್ಲಾ ಅದು ನೋಡಿಕೊಳ್ಳುವ ರೀತಿ 
ಯಾರಿಗೂ ಒಂದು ಗಳಿಗೆ ನಿಂತು ನೋಡುವರಥುದ್ದು (ಕನ್ನೂರು. 0೬) - 
[ಮುದ್ದು 4 ಮಜಾ] 
ಮುದ್ದುಮಾತು (ನಾ). ೦. ಪ್ರೀತಿಯ ಮಾತು ; ನಲ್ಮೆಯ ನುಡಿ: 
ಮೆಚ್ಚಿದಳಿನಿಮನಾಡಿದ ಮುದ್ದುಮಾತಿಗೆ (ನೋತ: 0೪-೯೨); ಮುದ್ದುಮಾತಿ 
ನಲಿ ಮೋಹವ ಬೀಜಯವನೊಳೆಗಿದ್ದ ಹಣವ ತೆಗೆ (ಕುಣ. ೬೦೬೦). 
೨.- ಎ ಮುದ್ದುನುಡಿ : ಇವನ ಮುದ್ದುಮಾತುಗಳೆನ್ನು ಕೇಳಿ ಪಾರ್ವತಮ್ಮ 
ಮರುಳುಗೊಂಡ ಚಗುರಿಯಂತೆ ನೋಡುತ್ತಿದ್ದಾಳೆ (ಕಳುಮು. ೦೪೦)- 
(ಮುದ್ದು - ಮಾತ್ತು] 
ಮುದ್ದುಮೊಗ (ನಾ): ಬೆಲುವಾದ ಮುಖ; ಸುಂದರವದನ : ಬಿಡದ 
ಡರಿ ಕೊಬ್ಬಿ ಕುಚಯುಗವೆಡಗಿಅದಿರೆ ಮುದ್ದುಮೊಗಮುನೆಂದುಂ ನೋಡಲ್‌ 
ಪಡೆಯದೆ ಬಡವಾದಂತಿರೆ ಬಡನೆಡು ಸೊಗಯಿಸುವುದಾ ಸರೋಜಾನನೆಯಾ 
(ಇಾರೂಣ- ಆ ; ಕೆಂಜೆಡೆ ತಳರ್ನಡೆ ಮುದ್ದುಮೊಗಂ . - - ವಟ್ಟಿಡಿಯೊಳ್ಳ 
ರಿದೋಡುವಂಗಣಂ ನೆಜನ ತನಗೊಪ್ಪವರ್ಭಕನನೊರ್ವನನಾಂ ಪಡೆವಂದಮಾ 
ವದೋ (ಸುಳು ೪-5೮; ಥಳಥಳಿಸುವ ಮುದ್ದುಮೊಗದ ನರ್ತಕಿಯರು 
ಘಳಿಲನೆ ನಡೆತಂದರಾಗ (ಕಂಚು: 6-3೬). [ಮುದ್ದು .- ಮೊಗ] 


ರಾಯನಂ 


ಮುದ್ದು 


೭೨೫೮ 


26 


2 


ಮುದ್ದೆ, 


ಮುದ್ದುವಡೆ (ಕ್ರಿ). ಚೆಲುವಾಗು : ಸೊಗಸಾಗು ; ಮನೋಹರತೆ 
ಯನ್ನು ಹೊಂದು : ಮುಮ್ಮವಡೆದು ಮ ಇದೊಳ್‌ ಮನೆಮೊಸೆ 
ದಾಡುವ ಮಕ್ಕಳ ವಿನೋದಮಂ ಕಾಣ್ಬ ದಿವಸಮೆಂದಾದಪುದೋ (ಸುಕುವೂ: 

[ಮುದ್ದು 3. ಪಡೈ) 

ಮುದ್ದು ವೀಜು (ಕ್ರಿ). ಚೆಲುವನ್ನು ಹೊರಸೂಸು --ಹೊಮ್ಮಿಸಂ : 
ಕೃಷ್ಣನ, ಮೇಲೆ. ಬಾಲೆ ಕಣ್ಣೋಲದಿನಂದು ಬಿತ್ತರಿಸಿದಳ್‌ ನಗೆವೀಜುವ 
ಮುದ್ದುವೀಜುವ 
ಕಡೆವುಯೊರ್ಳ ಪಾಲಧಾರೆ ಮೊಳವಲ್ಲಳೆಫೋರ್‌ ಬಿಡದೆಸೆಯೆ ಮುದ್ದು 
ವೀಜುತ್ತಡಿಯಿಡುವುವು ಪಲ್ಲಮಜ್‌ಯ ಮಜಾಗಳ್‌ ವನದೊಳ್‌ (ಶಂಕಾ, 


4-04) - 


೯-೦೦೦). 
೬೬ * ಮುಗ್ಧ ಕಟುಕ್ಷಮಾಲೆಯಂ (ಗನಿ. - ೦೦-೬೯); 


[ಮುದ್ದು 4 ಬೀಜ್ಕು] 
ಮುದ್ದುವೆಣ್‌. ಮುದ್ದುವೆಣ್ಣು (ನಾ): ಮುದ್ದಾಗಿರುವ ಸು: 
ಹ ಎನ [2 
ಸುಂದರಿ: ಚೆಲುಪೆ: ಮುದ್ದುವೆಣ್ಸಿ ಅಸು ಹೋಹ ಹೊತ್ತನಳಿಸಿಯದೆ 
ಮೋಹಿ: '೨ ರಸಿಕರು (ಕುರಾಸಾಂ- ೨9-009) ; 
ವೆಂಗಳ ಮೃಡುವಾಯ ಬೆಲ್ಲವಾಗಿರದೆ ಬಂದಿಲ್ಲಿ ಹೊಲ್ಲೆಹ ನೊಣನ ಮುತ್ತಿಸಿ 
ಕೊಳಬೇಡೆ (ನೋಹನ. ೨೦-೨9). ಮುದ್ದು ವೆಣ್ಣು; ಪಮಂದ್ದುವೆಣ್ಣು 


ಡೆ 
ಹೆಂಗ 


ಮುದ್ದುನೆಣ್ಣಿಗೆ ಪೇಳಿದಳು ನಿನ್ನ ಬಿಟ್ಟು ಕಾಲೆದ್ದು ಪೋನೆನೆ ಪೋಪುದಲ್ಲ 
(ನೋಶತ- ೨-೩); ಬಣ್ಣದುಟಿಯ ಭಾವವ ಬೀಜುತ ಮಂದ್ದುವೆಣ್ಣುಗಳ್ಳೆ 
ತಂದರಾಗೆ (ಕಂನು. ೨೦-೬೪)- [ಮುದ್ದು 4 ಪೆರ್ಣ] 

ಮುದ್ದುವೆಣ್ಣು `ಮುದ್ದುವೆಣ್‌` ನೋ, 

ಮುದ್ದುಸೂಸು (ಕ್ರಿ), ಪ್ರೀತಿಯನ್ನು ವ್ಯಕ್ತಪಡಿಸು ; ' ಒಲವನ್ನು 
ತೋರಿಸು; [೨ನೆಯ ಪಳುದ . . . ಸ 


ಓಡುತ್ತಾನೆ] (ತಾತ್ರಸ- ೩6-೨೦)- [ಮುದ್ದು 4 ಸೂಸು] 
ಮುದ್ಧುಸೊಲ್ಲು (ನಾ)--ಮುದ್ದು ಮಾತು ೧ ನ 

ಸೋತಳಹುದು ಅಲ್ಲಾಡರರಸನನಿಂತು ಬ! ಸ್ನೈಪಮುಃ ಸೊಲ್ಲೇ 

ನಿನಗೆ (ಕಂತು ಒಟ): [ಮೆಂದು ಸೊಲ್ಲು (ನಸೊಲ್ಸ್‌) ] 
ಮುದ್ದೆ, (ನಾ). ೧. ಕಲಸಿದ ಆಹಾರ ,, ಹಿಟ್ಟು ಮುಂತಾದುವುಗಳ 
ಮೆದುವಾದ ಪಪ್ಪಉಂಡೆ : ಅಶನದ ಮುದ್ದೆಯ ಕೇಳಿ (ಕಲ್ಮಾ?ಂ- ೬೦): 
ಪಾರ್ಥನ ಕರುಳ ದೊಂಡೆಯ ಕೂಳೆ ಮುದ್ದೆಯ ಬಡಿಸಿ ಬೈತ್ಯರಿಗೆ... 
ದಣಿಸಿದಡರಸು ಕೌರವನೆನ್ನ ಸಾಕಿತಕಿಂದು ಫಲವು (ಕುನ್ಮಾಳ- 6-83); ತೆಂಗಾ 
ಯರೆದು ಕದಡಿ ಹಾಲೊಳಗೊಂದು ಮುದ್ದೆ ಬೆಣ್ಣೆಯನಿಕ್ಕಿ (ಸೂರಣ: ೪-14). 
೨. ಕಲಸಿದ ಮಣ್ಣು. ಗಂಧ ಮುಂತಾದುವುಗಳ ಗಡ್ಡೆ ,- ಕರಣೆ : 
ಊಳ್ವರುಮೊಂದಪ್ಪಂತಿರೆಯು ಮಣ್ಣಮುದ್ದೆಯೊ ಪೇಟಿಸಿಂ (ಸಮಠ. ೨-೬೬); 
ಮೇಣದ ಮುದ್ದೆ... ಎಕ್ಕಲನ ಕುರುಣೆಗಳಿಂಶಿವನು ಕೊಂಡೊಲಿದು 
ಪೋಪ ಬೇಡರ ನೆರವಿಯೊಪ್ಪಿ ದುದು (ಸಾಕಾ: ೩-೬); ಗಾತ್ರಾನುಲೇಪನಿ, 
ವರ್ತಿ; ಸುಗಂಧದ್ರವ್ಯಗಳೆಲ್ಲವನ್ನೂ ಕುಟ್ಟಿ ಅರೆದ ಮುದ್ದೆ (ಸನ್ಮಾ: 
3). ೩. ರುಗಿ ಮುಂತಾದವುಗಳ ಹಿಟ್ಟನ್ನು ಬೇಯಿಸಿ ಉಂಡೆ 
ಮಾಡಿದ ಒಂದು ಬಗೆಯ ಆಹಾರ ಪದಾರ್ಥ ; ಹಿಟ್ಟು: ಒಂದು 
ಮುದ್ದೆ ಸಲೀಸಾಗಿ: ಹೊಡೀತಿದ್ದ. ಬರಿ ಸಾರಿನಲ್ಲಿ. ಜೊತೆಗೆ ತುಂಡುಗಳು 
ಬಿದ್ದರಂತೂ ಎರಡು ಮುದ್ದೆಗೆ ಕಡಿಮೆಯಿಲ್ಲ (ಕನ್ನೂರು. ೨೨3) ; ಮುದ್ದೆಗೆ. 
ಎದ್ದ, ಗುದ್ದಲಿಗೆ ಬಿದ್ದ (ಣ2)- ೪. ಆಹಾರ: 
ಕೆಡಹಿದಲ್ಲಿ ಬಾಯಿಗೆ ಬಯಲು (ಕುರತ 3೬೬-೩೦); ಅವಜ ಮೇಲೆ ಸರುಗದ 


ಮುಟ್ಟಿಗೆಗಳನಿಟ್ಟು ಮುದ್ದೆಗಳನಟ್ಟು ಮೊದೆವಟ್ಟು (ಕ್ರಾಣಣ. ೦೬-೩). 
* ಮುದ್ದೆಗೊಳ್ಳು ೨ ಪರಾ. ೫. ಒಂದು ಬಗೆಯ ತಿನಿಸು: ಹೊರೆ 
ಚಕುಲೆ ಚಿಗುಳಿಯು ಕೆಕುಳ್ಳ ಮುದ್ದೆಯು (ರೇವಾ. 3-೨೨೫). ೬. 
(ಆಲಂ) ಮೊತ್ತ ; ರಾಶಿ ; ಸಮೂಹ :. ಅಡಗಿದ ತತ್ವಂಗಳ ತತ್ವದ 
ಮುದ್ದೆಯ ತುತ್ತನೊಲ್ಲದೆ. ನಿಶ್ಚೆಯನಾದ. ನಿಃಕಳಂಕಮಲ್ಲಿಕಾರ್ಜುನಾ 


ಮುದ್ದೆ 


ಗಃ 


(ಕೋಪಾ: ೩-೦೪; ಮದ್ದಿನ ಮುದ್ದೆ ಲಲ್ಲೆಯ ಮೆಲ್ಲೆದೆಗಾರ್ತಿ (ಉರಟ- 
5-೩ ನ); ಕಂದನ , . . ಮುದ್ದಿನ ಮುದ್ದೆಯಂದದಂಗವನೆತ್ತಿಕೊಂಡು 
ನಳಿತೋಳ್ಗಳಿಂದಖ್ಚ (ಕೈಮಿಧಾ, ೦6-30), ೭. ಮುರುಟಿದುದು : 
ಮುದುಡೆ : ಮುದ್ದೆಯಾಗಿ ಬಿದ್ದ ಅಆ: ಅವಸ್ಥೆ ಅವಳ ಮನಸ್ಸಿನ, ಅವಳ 
ದೇಹದ ಅವಸ್ಥೆಯನ್ನು ನಿರ್ದೇಶಿಸುವಂತಿತ್ತು (ಕುರ. ೨೬೦): ಮಕ್ಕಳ ಚಟು 
ಪಟಿಕೆಗಳಿಗೆ ಅವಕಾಶವಿದ್ದರೂ . . . ಮುದ್ದೆಗಳಂತೆ ಕುಳಿತಿರಬೇಕುದ ಸ್ನ 
ೇಶ ಒದಗುತ್ತಾ ಬಂತು (66. 5೩೦). ೮. ನೇಕಾರನು ನೇಯ್ಗೆಯ 
ಎಳೆಗಳನ್ನು ಬಿಗಿಗೊಳಿಸಲು ಉಪಯೋಗಿಸಂವ ಗೂಟ : (*)- 
ಮುದ್ದೆಮಾಡು-೧. ರಾಗಿಹಿಟ್ಟನ್ನು ಬೇಯಿಸಿ ಉಂಡೆಮಾಡು ; 
ಇಂದು ಊಟಕ್ಕೆ ಮುದ್ದೆಮುಡಿ ಜೊತೆಗೆ ಅವರೆಕುಳುಹುಳಿ ಮಾಡಿದ್ದೆ 
(2)... ೨. ಒಟ್ಟುಸೇರಿಸು : 2ಶಿಮಾಡು : ಮದನನ ಶೃಂಗಾರ 
ಮನೊರ್ಮೊದಲಂಗನೆ ಮುದ್ದೆ ಮಾಡಿ ತೋರ್ಪೆಪೊಲೊಪ್ಪರ್ದುದು ಚೆಲ್ವ 
ಸೆಂಡುವಿಟ್ಟಿರಳ್ಳೆರ್ದೆಯೊಯ್ಕೆನೆ ಕಂತುಕಾವತಿಯ ಬಲಗೆಯ್ಕೊಳ್‌ (ಕಕ್ಕ 
0೨), ೩. ಮುದುರಿಕೊಳ್ಳು : ಸಂಕುಚಿತಗೊಳಿಸಿಕೊಳ್ಳು ; 
ಹುದುಗಿಸು : ಗೌಡ ಮೈಯನ್ನು ಮುದ್ದೆಮಾಡಿ ಮೂಲೆಯಲ್ಲಿ ಒರ 
ಗಿದ್ದೆ (ಮೂಜರಾ- ಟಿ. ಮುದ್ದೆಯಾಗು- ೧. ದ್ರ ಶ್ರೈವಪದಾರ್ಥಗಳನ್ನು 
ಕಾಯಿಸಿ ಅಥವಾ ಹುಗೆಯೇ ಹಿಟ್ಟು ಮುಂತಾದುವುಗಳನ್ನು ಸೇರಿಸಿ 
ಕಲಸುವುದರಿಂದ ಗಟ್ಟಿಯಾಗು:-ಮೆದುವಾದ ಉಂಡೆಯಾಗು : 
ಹದನಾಗಿ ಕಾಯ್ದ ಹಾಲಿನ ಗಟ್ಟಿ ಕೆನೆದೆಗೆವುತ - . . ತುಜುವೆಯ ಬೆ:ರಿನಿಂ 
ತೊಳಸೆ ಮುದ್ದೆಯಹುದು (ಸೂತಕ, ೦) ; ಎರಡು ತೊಲೆ ಮೇಣ 
ಬೆರೆಸುವುದರೀದ ತೈಲವು ಸ್ವಲ್ಪ ದಪ್ಪವಾದೀತಲ್ಲದೆ ಬೆಣ್ಣೆಯಂತೆ ಮುದ್ಧೆಯಾ 
ಗಲುರದು (ಫೀನುಸೂ- 6-90 500); ಹಾಲನ್ನು ಕುದಿಸಿ, ಚೆನ್ನಾಗಿ ಗಾಳಿಸಿದ 
ಹಿಟ್ಟಿನೊಡನೆ ಬೆರಸಿ ಮುದ್ದೆಯಾಗುವವರೆಗೆ ಕಲಸುವುದು (ಆಡ್‌. w. 
೨. ಅಕ್ಕಿ, ರವೆ ಮುಂತಾದುವು ಹೆಚ್ಚು ನೀರಿನೊಂದಿಗೆ ಅತಿಯಾಗಿ 
ಬೇಯುವುದರಿಂದ (ಉದುರಾಗದೆ) ಮಿಡ್ಡೆಯಾಗು : ಇಂದು 
ಅನ್ನ ಮುದ್ದೆಯಾಗಿದೆ. (ಕೂ). ೩. ಹುದುಗು; ಅಡಗು : ಕುಗ್ಗು: 
ಚಳಿಯಿಂದಲೂ ಭಕ್ತಿಯಿಂದಲೂ ವಿನಮ್ರನಾಗಿ. , ಮುದ್ದೆಯಾಗಿ 
ಸೇರುವ ಇನ್ನೊಬ್ಬ ಭಕ್ತನು... ನನ್ನ ಹೊಂಡದ ಮಾದರಿಯಲ್ಲಿ 
ಕಾಲಿಟ್ಟರೆ ಏನಂ ಗತಿ! (60ನ್ನಿ. 69) - [ದೇ.8 ತಮಿ. ಮುತ್ತ) ಮೊತ್ತೈೈ; 
ತುಳು. ಮುದ್ದೆ; ತೆಲು- ಮೆಂದ್ದ] 
ಮುದ್ದೆ. ಮುದ್ದಾ (ನಾ): ೧. ವಿಚಾರ; ಸಂಗತಿ: ವಿಷಯ: ನಾನು 
ಬೆಳಗಾಂವ್ಯಾಗ ನಿಂತದ್ದು ಯಾಕ ಅನೂದನ್ನ ಹೇಳತೀನಿ ಅಂದಿದ್ದೆ. ಅದು 
ಮುಖ್ಯ ಮುದ್ದೇ (೧ಕಹ. 21, ೬೩). ೨. ಮೊಕದ್ದಮೆಯಲ್ಲಿ ವಾದಿ, 
ಪ್ರತಿವಾದಿಗಳು ಮಾಡುವ ವಾದ: (110. ೩5) ೩. ಕದ್ದ 
ಮಾಲು; ಕಳುವಾದ ಪದಾರ್ಥ. ಮುದ್ದಾ : ೪. ಅಭಿಪ್ರಾಯ; 
ತಾತ್ಪರ್ಯ: ಈ ಮಾತಿನ ಮುದ್ದಾ ಏನು? (ಪ್ರಶಾತ- ೪5-04) 
ಮುದ್ದೆಹಿಡಿ ಎಅಭಿಪ್ರಾಯವನ್ನು ಹೊಂದು: ಪತ್ರಗಳಲ್ಲಿಯ 
ಮಜಕೂರವು ಎಷ್ಟು ಸ್ವಲ್ಪದಲ್ಲಿ ಎಷ್ಟು ಮುದ್ದೆಹಿಡಿದು. ಮತ್ತು 
ಕಲಮವಾರ ಇದ್ದೀತು ಅಷ್ಟು ಒಳೆತಾದದ್ದು (ಕುೋಣನ್ಮಾ- ಆಲಿ, ಮುದ್ದೇ 
ಮಾಲ್‌, ಮುದ್ಧೇಮಾಲು - ಕಳುವಾದ ಪದಾರ್ಥ ; ಕದ್ದ ಮಾಲು: 
ಅವರದ ಸಾಕ್ಷಿ ಹಾಕಿಸಿ ಮುದ್ದೇಮಾಲ್‌ ಸಹಿತ ಹಿಡಿದು ಪೋಲೀಸರ ತಾಬೇಕ್ಯ 
ಕೊಟ್ಟಿ ಬಿಡತೇಪು (ಕೊಸಂಸಾ. ೦೦೧): ಅವನು. . - ಮುದ್ದೇಮಾಲು ಸಹ 
ಹೇಗೆ ಪಾರಾಗಿ ಹೋಗುವನೋ ನೋಡೋಣ! (ಕಳ್ಳ. ೨೬). 
[-ಅರ. ಮುದ್ದಆ, ಮುಂದಾಅ ; ಹಿಂ. ಮುದ್ದಾ. ಮುದ್ದಆ; 
ಮರಾ. ಮುದ್ಧಾ. ಮುದಾ] 
ಮುದ್ದೆಗಣ (ನಾ)- (?): 


26 


kd 


26 


ಒಳ 


ಪೊಟ್ಟವಿನಿತೀಶ್ವರಕ್ಕುಂ ಸರ್ವ್ವಪರಿಯುರಂ 


೭೨೫೯ 


ಮುದ್ರಾಂಕಿತ 


ಕೊಟ್ಟರ್ಮ್ಮಣ್ಣುಂ ಮನೆಯುಂ ತೋಟ್ಟಕ್ಕಂ ದೇವೇನ್ಹ್ರತಮ್ಮದಿಗಳಾ 
ಮುದ್ದೆಗಣರಾ ಗೋಪ್ಪಿಧರ್ಮ್ಯಮ್‌(ಎ4, 1೪ (8), ತಾನುರಾ, ೧೪೬-೫; ಸು. 


[?) 


730). 


|ಮಾದೆ.ಗೊಳು, (ಕ್ರ). ಆಹಾರವನ್ನು ಸ್ಟೀಕರಿಸು, ತೆಗೆದುಕೊಳ್ಳು; 
ಸಗೊಳ್ಳು (ಕ್ರಿ ಸ್ಸ ; 


ಊಟಮಾಡು : ಮುಸುಡ ಮುಜುಂಕಿಸಿ ಮುದ್ದೆಗೊಳ್ಳಿಂದಾ ಹಸಿದು 
ಕೋಪದೊಳು ನಿದಿರ್ದ ಅಸುರನಿದಿರು ನಡೆದಣಕವಾಡುವನಾ ಅಸಮ 
ವಿಶ್ರಮಿಯನಿಲಜನು (ತೇಟಸ9- ೨೩-೦೩೪) - 


[ಮುದ್ದೆ + ಕೊಳ್ಳು (ಇಕೊಳ್ಳ)] 
ಮುದ್ದೆಯ್ಯ " ಮುದ್ದಯ್ಯ ' ನೋ. 
ಮುದ್ದೈ “ ಮುದ್ದಾಯಿ ` ನೋ: 
ಮುದ್ದೈಯಾಲೆ (ನಾ). ಆರೋಪಕ್ಕೆ ಗುರಿಯಾದ ವ್ಯಕ್ತಿ: ಪ್ರತಿವಾದಿ: 
ಅವಳು ವಬದ್ಧೆ ಯಾಗಿ, ಇಲ್ಲವೆ ಮುದ್ದ ಯಾಲೆಯಾಗಿ-ಎರಡೂ 
ವಿಧವಿಂದಲೂ ಮೆಜಿಸ್ಟ್ರೇಟರ ಮುಂದೆ ಬಂದವಳಲ್ಲ (ಹಸ. ೩0) - 


[*-ಅರ.ಹಿಂ,ವಯದ್ದೂಅಲೇಪೆ; ಮುದ್ದಾಲೇಹ್‌; ಮರಾ, ಮಂದಾಇಲೈ] 
ಮುದ್ರಕ (ನಾ). ಪುಸ್ತಕ. ಪತ್ರಿಕೆ ಮೊದಲಾದುವನ್ನು ಅಚ್ಚುಮಾಡು 
ವವನು... -ಮುದ್ರಿಸುವವನು : ತಿಯನ್ನು ಓದಿ . . . ನಿವಾರಿಸದ 


ದೋಷಗಳು ಮುದ್ರಿಸಿದ ಪ್ರತಿಯಲ್ಲಿ ಕಂಡುಬರುವುದರಿಂದ ಮುದ್ರಕನ 
ಮೇಲೆ ಅದರ ದುಷ್ಟ] ರಿಣಾಮಗಳು ಉಂಟಾಗುವುವು (ಮುದ್ರಕ. ೨೪). [ಸಂ.] 

ಮುದ್ರಣ (ನಾ). ೧. ಅಕ್ಷರದ ಮೊಳೆ ಮುಂತಾದುವುಗಳನ್ನು ಜೋಡಿಸಿ 
ಕಾಗದ. ಬಟ್ಟೆ ಮುಂತಾದುವುಗಳ ಮೇಲೆ ಮುದ್ರಿಸುವುದು; 
ಅಚ್ಚು 2. ಅಕ್ಷರಗಳು, ಅಂಗಗಳು . , - ಕುರುಹುಗಳು ಮೊದಲಂದು 
ವನ್ನು ಕಾಗದೆ, ಬಟ್ಟೆ, ಹಾಗೂ ಮತ್ತಾವುದುದರೂ ಸಿತಿಸ್ಮಾಪಕ 
ಗುಣವುಳ್ಳ ಹಾಳೆಯ ಮೇಲೆ ಒತ್ತುಯಂತ್ರದ ಒತ್ತಡದಿಂದ ಮಸಿಯಲ್ಲಿ 
ಪ್ರತಿ ತೆಗೆಯುವುದಕ್ಕೆ ಮುದ್ರೆಣವೆಂದು ಹೆಸರು (ಐುದ್ರಕ- ೦); ಕನ್ನಡ 
ವರ್ಣಮಾಲೆ ಕಲಿಯುವುದು ಕಷ್ಟ . . . ಮುದ್ರಣಕ್ಕೂ ತೊಡಕಾಗಿದೆ 
(25ಎ. ೭): ೨. ಮುದ್ರೆಯೊತ್ತುವುದು: ಮೊಹರು ಮಾಡುವುದು. 

[೫ಂ.] 

ಮುದ್ರಣಕಾರ (ನಾ). ಇ ಮುದ್ರ ಪ್ರಕ; ನಾಲ್ಕೈದು ಮುದ್ರಣಕಾರರಲ್ಲಿ 
ಹೋಗಿ ಕೇಳಿದ್ದಾಯಿತು (ಕಂಣಳ್ಳ. 118: ಮುತುತ). [70.7 

ಮುದ್ರಣಯಂತ್ರ (ನಾ) ಅಚ್ಚುಮಾಡುವ ಯಂತ್ರ: ಛಾಪುಯಂತ್ರ: 
ಮುದ್ರಿಸಬೇಕಾದ ವಸ್ತುವಿನ ಮೇಲೆ ಮಸಿ ಲೇಪಿಸಿ ಕಾಗದವನ್ನು ಅದರ 
ಮೇಲಿಟ್ಟು ಒತ್ತಿ ಪ್ರತಿತೆಗೆಯೆಲು ಉಪಯೋಗಿಸುವ ಸಾಧನವೇ 
ಮುದ್ರಣಯಂತ್ರ (ಕುಿತ್ರಕ- ೪೬). [ಸಂ.] 

ಮುದ್ರಣಾಲಯ (ನಾ). ಮುದ್ರಿಸುವ ಸ್ಥಳ; ಅಜ್ಜುಕೂಟ; 
ಛಾಪಖಾನೆ : ಗುಪ್ತ ಮಂದ್ರಣಾಲಯವಿದ್ದ ಮನೆಯೊಂದರಲ್ಲಿ ಕೆಲವು 
ಚುಗಾರರೊಡನೆ ಅವಳು ವಾಸಿಸುತ್ತಿದ್ದಳು (ಫ್ರಸರು, ೨೪೦)- [ಸಂ.] 

ಮುದ್ರಹಸ್ತ (ನಾ). ಯಾವನಾದರೂ ಒಬ್ಬ ರಾಜ: ದಂಡನಾಯಕ 
ಮುಂತಾದವರ ಪರವಾಗಿ ರಾಯಸದ ಪತ್ರಗಳಿಗೆ ಮುದ್ರೆಯನ್ನು 
ಒತ್ತಲು, ಅಧಿಕಾರವನ್ನು ಪಡೆದಿರುವ ವ್ಯಕ್ತಿ (?) : ಶೀಮನು 
ಮಹಾಪ್ರಚಣ್ಣದಣ್ಣನುಯಕ ಸೇ[ನಾ]ಧಿಪತಿ ಮಂದ್ರಹಸ್ತಂ ಸುಂಳದ 
ಮಾಯಿದೇವದಂಡನಾಯಕರು (೫೩: ೫3" ೦೭೪-೪೪; 1193); ಆ ಸ್ಥಳದ 
[ಮುದ್ರಹ]ಸ್ತ ವಂಕುಡೆಯರ 2 * ಗೌಡನಾಡಗಉಡ (ಲ. ೫x 
೨೬-೦೩: 2300))- 


[ ಇದು 'ಮುದ್ರಾಹಸ್ತ' ಎಂಬುದರ ಅಪಲಿಖತವಿರಬಹುದು] 


“|ಮುದ್ರಾಣಿತ (ಗು). ೧. ಮುದ್ರೆಯೊತ್ತಿದ ; ಅಚ್ಚೊತ್ತಿರುವ. 


೨. ಅಚ್ಚಾದ; ಮುದ್ರಿತವಾದ: (). (ನಾ). ೩. ಮೊಹರು 


ಮುದ್ರಾಕರ 


ಮಾಡಿದುದು: ಮುದ್ರೆಯುಳ್ಳುದು : . ಅರಸಂಗೆ  ಮನೆವರ್ಗಡೆ 
ಮುದ್ರಿಣಿತಮಪ್ಪುಪಾಯಕದ ಮಂದ್ರೆಯಂ ಕಳೆದು. ಸುತ್ತನಟಕಿದು 
(ಶಾಂತಿಫು. ೨೨೨೮). ೪. ಗುರುತು; ಲಾಂಛನ ; 
ಚರಣಾಲಕ್ತಕಲಾಂಛನಂ. ನಿಟಿಲದೊಳ್ಯ ಕೇಯೂರಮುದ್ರಾಂಕಿತಂ 
ಕೊರಲೊಳ್‌ , . . ತಳ್ಪೊಯ್ಕೆ ನಿಚ್ಚಂ ವಿಚಿತ್ರರತಪ್ರೌಢತೆ ಭಾವಗಮ್ಯ 
ಮೆನಿಕುಂ ಶ್ರೀರೂಪಕಂಡರ್ಪನಾ (೧೫). ೫. [ದ್ವೈತ] 
ವೈಷ್ಣವರು ಧರಿಸುವ ಶಂಖ, ಚಕ್ರ, ಗದಾ. ಪದ್ಮ ಮತ್ತು 
ನಾರಾಯಣ. ಎಂಬ ಐದು ಗುರುತುಗಳು: ಹೆಂಗಸರಲ್ಲಿಯೂ 
ಅನೇಕರು ಮುದ್ರಾಂಕಿತಹೊಂದಿ ಕೆಲಸಾರಿವರು. (ವಾಗ್ಮೇತಿ, ೪. ಹ. 
ವಿಷ್ಣುಲಾಂಛನದಿಂದ ಕೂಡಿದ ಮುದ್ರೆಯನ್ನು ಹಾಕಿಕೊಳ್ಳು 
ನವನು; ಮಾಧ್ವ: ವೈಷ್ಣವ : ದ್ವೈತದ ಬಿವ್ಮಜ್ಞಾನವನ್ನು ಮುದ್ರಾಂಕಿತ 


ತೋಣುವುದುಂ 


ರಲ್ಲದವರಲ್ಲಿ ಮಂದ್ರಿಸಿ ಹಂಚುವದು ಪೂಪವೋ ಪುಣ್ಯವೋ ಎಂಬ 
ಸಮಸ್ಯೆಯೇ ಇನ್ನೂ ಕೆಲವರಿಗೆ ಬಗೆಹರಿದಿಲ್ಲ (ಮಂ. *). [ಸಂ] 
ಮುದ್ರಾಕರ (ನಾ). ೧, ಮೊಹರನ್ನು ತಯಾರಿಸುವವನು. ೨. ಚಿತ್ರ: 


ಅಕ್ಷರ ಮುಂತಾದುವನ್ನು ೩. 
ಟಂಕಿಸುವವನು. ೫.) 

ಮುದ್ರಾಕ್ಷರಶಾಲೆ (ನಾ). - ಮುದ್ರಣಾಲಯ : ಶ್ರೀ ಸಿದ್ಧೇಶ್ವರಪುರಾಣವು 

- ಸ್ವಕೀಯ ಶಂಕರವಿಲಾಸ ಮುದ್ರಾ ಕ್ಷರಶಾಲೆಯಲ್ಲಿ ಮುದ್ರಿಸಿ ಪ್ರಣಟಿ 

ಸಲ್ವಟ್ಟಿತು (ಸನ (ಫು. ನೊವಂ ಈ). [ಹಂ. ಮುದ್ರಾಕ್ಷರಶಾಲಾ] 

ಮುದ್ರಾಧಾರಕ (ನಾ). ೧. ಮೊಹರುಗಳನ್ನು ಹೊಂದಿರುವವನು. 
೨. (ದ್ವೈತ] ತನ್ನ ಮತೀಯಲಾಂಛನವಾದ ಮುದ್ರೆಯನ 
ಧರಿಸಿದವನು ; ವೈಷ್ಣವ; ಮಾಧ್ಯ [ಸಂ.] 

ಮುದ್ರಾಭಾರಣ (ನಾ). [ದ್ವೈತ] ವಿಶೇಷವಾಗಿ ಚಾತುರ್ಮಾಸದಲ್ಲಿ 
ಸುದರ್ಶನ ಹೋಮಮಾಡಿದ ಅಗ್ನಿಯಲ್ಲಿ ಶಂಖ. ಚಕ್ರಗಳ ಗುರುತು 
ಗಳುಳ್ಳ ಲೋಹದ ಮುದ್ರೆಯನ್ನು ಕಾಯಿಸಿ, ಅದನ್ನು ಗುರುಗಳು 
ಗಂಡಸರ ಭುಜ, ಎದೆಗಳ ಮೇಲೂ ಹೆಂಗಸರ ಕೈ ಮೇಲೂ 
ಒತ್ತುವ ವಿಧಿ: ಮುದ್ರಾಧಾರಣದ ಮಾತು ಬಂದಾಗ ಮೇನಕೆ ಜಾನಕಿ 
ಬಾಯರ ನಡುವೆ ಮಹಾಯುದ್ಧವಾಗಿ ಕೊನೆಗೆ ಮೇನಕೆಯೇ ಗೆಲ್ಲುತ್ತಾಳೆ 
(ತನೀ: ೬ ಬಳ). [ಸಂ.] 

ಮುದ್ರಾಧಾರಣೆ (ನಾ). ೧: ಇ ಮುದ್ರಾಧಾರಣ : ಮುದ್ರಾಧಾರಣೆ 
ಯನ್ನು ಮಾಡಿಸಿಕೊಳ್ಳುವುದಕ್ಕಾಗಿ ಮಠದ ಶಿಷ್ಠರ ದೊಡ್ಡ ಸಮೂಹವು 
ನೆರೆದಿತ್ತು (ಪಾಗ್ಮೇಂ- ಖು. `ತಪ್ತಮುದ್ರಾಧಾರಣೆ' ಪರಾ. ೨. ಶಂಖ. 
ಚಕ್ರ: ಗದಾ, ಪದ್ಮ, ನಾರಾಯಣ ಎಂಬ ಐದು ಗುರುತುಗಳುಳೆ 
ಲೋಹದ ಸಾಧನವನ್ನು, ಕಲಸಿದ ಗೋಪೀಚಂದನದಲ್ಲಿ ಅದ್ದಿ. ಹಣೆ 
ಮತ್ತಿತರ ದೇಹಭಾಗಗಳಿಗೆ ಒತ್ತಿಕೊಳ್ಳುವಿಕೆ : ಆಚಾರ್ಯರು ಢಾಳಾಗಿ 
ಕಾಣುವಂತೆ ನುಮವನ್ನು ಹಾಕಿಕೊಂಡು, ಮುದ್ರಾಧಾರಣೆ ಮಾಡಿಕೊಂಡರು 
(649)- [೫೦. ಮುದ್ರಾಧಾರಣ] 

ಮುದ್ಭಾಧಿಕಾರ (ನಾ). ರಾಜನ ಅಂಕಿತದ ಉಂಡಿಗೆಯ ಮೇಲಿನ 
ಅಧಿಕಾರ : ಮಹಾಸ್ವಾಮಿಯವರ ಮಹಾಸನ್ನಿಧಾನದಲ್ಲಲ್ಲದೆ ಸಂಪಟದ 
ಮುದ್ರೆಯನ್ನು ಸಡಿಲಿಸಲಾಗದು . ೬ ಮುದ್ರಾಧಿಕಾರವಿರುವುದ: ಮಹಾ 
ಸ್ವುದ್ಧಿಯವರಿಗೆ ಮಾತ್ರೆ (ಮಂತ್ರಕ. ೧೦-೧೭): "ಮುದ್ರಾಧಿಕಾರಿ" ಪರಾ. 

[| 

ಮುದ್ರಾಧಿಕಾರಿ (ನಾ): - ಮುದ್ರಹಸ್ತ : ಮುದ್ರುಧಿಕಾರಿ ಸಚಿವಾತಿ 

ವಿಶುದ್ಧವು (WNL) (ಎ3. XXX> 06೩-90೩: 22ನೆಯ ಕಫ). 
[ಸಂ. ಮುದ್ರೂಧಿಕಾರಿನ್‌] 
ಮುದ್ರಾಪಂಚಕ (ನು). [ವೀಶೈ] ಭಿಕ್ಷಾಪಾತ್ರೆ, ಭಸ್ಮಘುಟಿಕೆ, ಕಂಥೆ, 


ಕೆತ್ತುವವನು. 


೭೨೬೦ ಮುದ್ರಾರಾಕ್ಷಸ 
ದಂಡ ಮತ್ತು ಕಮಂಡಲುಗಳೆಂಬ ದೀಕ್ಷಾವಿಧಿಯ ಐದುಬಗೆಯ 
ಲಾಂಛನ : ನಿದ್ರೆಗೆಯ್ದಿರೆ ಭೂಪಾಲಂ ರುದ್ರಂ ಇಂಗಮವೇಷದಿಂ 
ಭದ್ರಾಕಾರದಿನೆಯ್ತಂದಂ ಮುದ್ರಾ[ಶಾಕಾಂ: ದ್ರ]ಪೇಚಕೆಯಕ್ತದಿಂ (ಹಾರಾಸ್ಕ- 
೦-೪-30): "ಪಂಚಮುದ್ರೆ' ಪರಾ. [ಸಂ.] 
6 | ಮುದ್ರಾಪಚಾರ (ನಾ)- ಅಧಿಕಾರದ ಮುದ್ರಿಕೆಯನ್ನು ದುರುಪಯೋಗ 


ಮಾಡಿಕೊಳ್ಳುವ ಅಥವಾ ಖೋಟಾನಾಣ್ಮಗಳನ್ನು ಬಳಸುವ 
ಅಪರಾಧ : ಮುದ್ರಾಪಜಾರೇ ವಿನಯೇ ರೂಪಕಾಃ ಷಟ್ಟಿಪಾದಂಃ ಸಹ 


ಧಾರ್ಮಿಕೇಣ (ಎಇ. X೫೫: ೦೭೯-೦೪ ನ 605). [ಷಂ.7 

ಮುದ್ರಾಪಣ (ನಾ). ಯಾವುದಾದರೊಂದು ನಿರ್ದಿಷ್ಟಲಾಂಛನವುಳ್ಳೆ 
ನಾಣ್ಯ. ಹಣ : . ದೇವಮಾನ್ಯವು ಧರ್ಮವಿಜಾರದಲ್ಲಿ ಮುದ್ರಾಪಣ 
ಮಾಡಿ (ತಂಕಾ- ೭-೨3 ; 3091); ಆ ದೇವರಲ್ಲಿ ಶಪಥಂಗೆಯ್ವರು ಕೊಟ್ಟಿ 
ಮುದ್ರಾಪಣಂ ಒಳಗಾಗಿ : ಶ್ರೀರಾಮೇಶ್ವರದೇವರ  ಗೋಪುರದೊಳಗಣ 
ನಷ್ಟೋದ್ಧಾರಕ್ಕಂ ಕೊಟ್ಟರು (ಕ£೮. 0-೦-೦೯ 1692); ಸೆಟ್ಟಿಗುತ್ತಂ ತನ್ನ 
ಬಿಟ್ಟಾಯಮುಂತೆಂದೊಡೆ ಹಸುಂಬೆಯನಿಕ್ಕುವಲ್ಲಿ ಹಸೆಯ ಜವಳಿ ಗಂಧರ 
ಬಟ್ಟಲು ಒಂದು ಗೋಂಟು ವಿಚಾರಂಗಯ್ದವರಲ್ಲಿ ವ 
ಹಾಗಂ (ಎಇ. ೫1x, 86-೩0; 1144). [ಸಂ.] 

ಮುದ್ರಾಪಣೆ (ನಾ). ಹೈದರನ ಕಾಲದಲ್ಲಿ ಕಂದಾಯದ ಅಧಿಕಾರಿಗಳ 
ಅಗತ್ಯಗಳನ್ನು ಪೂರೈಸದಿದ್ದವನ ಮನೆಯನ್ನು ಗುರುತುಮಾಡಿ 
ಅಥವಾ ಮೊಹರುಮಾಡಿ ಮುಚ್ಚುತ್ತಿದ್ದ ಒಂದು ಕ್ರಮ; p ಹೀಗೆ 
ಮಾಡಿದ ಮೇಲೆ ಸೈನಿಕರು ಆ ಮನೆಗೆ ಮುತ್ತಿಗೆ ಹಾಕುತ್ತಿದ್ದು ದರಿಂದ 
ಆ ವ್ಯಕ್ತಿಯು ಶರಣಾಗುತ್ತಿದ್ದನು; ಿಸುಗ್ನಾ- 039). [ಸಂ. ಮುದ್ರಾ] 

ಮುದ್ರಾಪತ್ರಿಕೆ (ನಾ). ಮೊಹರುಮಾಡಿದ ಕಾಗದ : ಮುದ್ರೆಯೋಲೆ: 
ಸಂಶಯಕ್ಕೆ ಎಡೆಯೇ ಇಲ್ಲ; ಅದು ನಮ್ಮ ಮುದ್ರಾಪಶ್ರಿಕೆ (ವಂತ ತ- 

[೫, ಮುದ್ರಾಪಶ್ರಿಕ] i 

(ನಾ). = ಮುದ್ರಹಸ್ತ : ಕಲ್ಲಿನಾಥದೇವರ ಮಾನ್ಯ 

ಸರ್ಬ್ವಮಾನ್ಮ ಸಬರ್ತ್ರೀಬಾಧೆ. ಎಲ್ಲ ಪರಿಹಾರವೆಂದು ಆ ಮುದ್ರಾಪ್ರಭು 
ಮಾನ್ಯಕಾಅ ಸಮಸ್ತಪ್ರಜೆ , . . ದೇವರಿಗೆ ಬಿಟ್ಟ ಧರ್ಮ್ಮ (8. 11- 
೪೨-೨೪; 1506). [ಸಂ.] 

ಮುದ್ರಾಮಂಜೂಷ (ನಾ). ೧. ಮೊಹರುಮಾಡಿದ ಪೆಟ್ಟಿಗೆ. 
ಸಂದೂಕ. ೨. ಕೆಂಪುನಾರಾಯಣನೆಂಬ ಕವಿಯು ಹತ್ತೊಂಬತ್ತ 
ನೆಯ ಶತಮಾನದಲ್ಲಿ ರಚಿಸಿದ ಒಂದು ಕನ್ನಡಗದ್ಕಗ್ರಂಥ 
ಮುದ್ರಾಮಂಜೂಷವೆಂಬ ಗ್ರಂಥದಲ್ಲಿ ಪರ್ವತರಾಜ ಸೇನಾಗಮನ ಕಥನ 
ವೆಂಬ ಚತುರ್ಥಾಶಯಸ್ಸಮಾಪ್ತಃ (ಯುಲ್ರಾಮಂ- ೪0); ಕೆಂಪುನಾರಾಯಣನ 
ಒಂದೇ ಒಂದು ಗ್ರಂಥವಾದ--“ಮುದ್ರಾಮಂಜೂಷ'ವನ್ನು ನೋಡಿದರೆ 
ಹೊಸಗನ್ನಡ ಗದ್ಯದ ನಸುಕುಮೂಡಿತೆಂದು ನಿಚ್ಚಳವಾಗಿ ತೋರುತ್ತದೆ 
(ಕಸಾತ- ate). [ಸಂ.] 

ಮುದ್ರಾರಾಕ್ಷಸ (ನಾ). ೧. ವಿಶಾಖದತ್ತನೆಂಬ ಕವಿಯು ಸಂಸ್ಕೃತದಲ್ಲಿ 
ಬರೆದಿರುವ ಒಂದು ಪ್ರಸಿದ್ಧನಾಟಕ : 
ಸಂಸ್ಕೃತನಾಟಕಕ್ಕೆ  ಗದ್ಯರೂಪವಾದ 
ಯಥಾರ್ಥವೆಲ್ಲ (ಕತ. ೩೬5); 
(ಕ್ರಿ.ಪೂ. ೩೨೩-೨೯೮) ರಾ: 
ಜೈನರನ್ನು ಸಹಾಯಕ್ಕೆ ತೆಗೆದುಕೊಂಡ ವಿಷಯ ಮುದ್ರಾರಾಕ್ಷಸನಾಟಕದಲ್ಲಿ 
(ಕ್ರಿ.ಶ. ೪೦೦) ಬಂದಿದೆ (1೫9: ೩೦). ೨. (ಆಲಂ) ಮುದ್ರಣದಲ್ಲಿಯ 
ತಪ್ಪು ದೋಷ; ಮುದ್ರಾರಾಕ್ಷಸನನ್ನು ಹಿಡಿಕದಲ್ಲಿ ತರಲು ಅಜ್ಜು 
ಕೂಟದಿಂದ ದೂರದಲ್ಲಿದ್ದ ನಮಗೆ ಸಾಧ್ಯವಾಗಲಿಲ್ಲ 
ಮುತುತ) - [0.7 


p) 


ಬದ್ರಾಪಣಂ 


ಹೊಂಗೆ 


20 


" ಇದು ಮುದ್ರಾರಾಕ್ಷಸವೈಬ 
ಭುಷುಂತರವು: ಎಂಬ ಹೇಳಿಕೆ 
ಮೌರ್ಯವಂಶದ ಚಂಪ್ರಗುಪ್ಪನಿಗೆ 
ಎಡಿಸುವ ಪ್ರಯತ್ನದಲ್ಲಿ ಚಾಣುಕೃನು 


(ಸಲ್ಮಾ. ಸಿ೫೪, 


ಮುದ್ರೆ 


ಆವರಿಸುವಂತೆ ಮಾಡು : ತತ್ವಾರ್ಥಸೂತ್ರಮಂ ಬರೆದು, ಗೃದ್ಧಪಿಂಛಾ 
ಜಾರ್ಯರ್ಜಸದಿಂ ದಿಗಂತಮಂ ಮುದ್ರಿಸಿ ಜಿನಕಾಸನದ ಮಹಿಮೆಯಂ 
ಪ್ರಕಟಿಸಿದೆರ್‌ (ಕಾಶುಪು- ೨); ಬೆತುರಬ್ಬಿಮೇಖಲಾವಳಯಿತ ಭೂಮಿ 
ಗಾದನೆಆತಿಯಂ ನೃಪತಿ ಪ್ರಭುಲೋಕಮಂ ನಿಜೋಜ್ಜಳತರಕೀರ್ತಿಯಿಂ 
ನೆಅಕಿಯೆ ಮುದ್ರಿಸಿ ಶೂದ್ರಕನೆಂಬ ಭೂಭುಜಂ (ಉರ: ೪); ಆವ 
ಮುಲದೊಳರ್ಜುನನ ಬಾಣಾವಳಿಯ ತಟದೆಸೆಟ್ಟಿ ಮಗುಳಿ ಶರಾವಳಿಯ 
ಕೊನೆಗಳಲಿ ಮುದ್ರಿಸಿದನು ಧನಂಜಯನ (ಕುವ್ಮಾಳೆ- ೨೦-೩೨)- ೧೧. 
ಅಡಗು : ಕಣ್ಣಿಗೆ ಕಾಣದಿರು ; ಮಾಯವಾಗು : ಜರಿದುದತಿರಥರಾಬಿ 
ಬಾಯಲಿ ಕರಿಷ ಹಾಯ್ಬುದು ಭೂಮಿಪಾಲರ ಬಿರುದು ಮುದ್ರಿಸಿದವು 
ಸಮಾರಕುಮಾರನುರವಣೆಗೆ (ಕುಣ್ಯಾರ್ರೋ. 0೩-೦೪) ೧೨. ಅಡಗಿಸು; 
ಕಾಣದಂತೆ ಮಾಡು : ಮರೆಮಾಡು : ಮಂದ್ರಿಸಲಾದಿರಾಜಚರಿತಂಗಳ 
ನಾತ್ಮಚರಿತ್ರಲ . . - ವಿಷ್ಣುಸವ. ಇಪ್ಪುವಛ (ಕ (3). 
ಶಂಕರ- ೨೩5-6; 1169); ಶರಾಳಿಯಲ್ಲಿ ನಿನ್ನಂಘವಣೆಯ ಭಡಾಳತನವನು 
ಮುದ್ರಿಸುವೆನೆಗುತೆಚ್ಚನಭಿಮನ್ಶು (4.ನ್ನಾ್ರೋ- ೩-೩೦) - ೧೩. ಬಚ್ಚಿಡು; 
ಹುದುಗಿಸಂ : ಹುಗಿ : ತತ್‌ಪಿಶಿತಮಂ. ಖಂಡಿಸುತ ಶೋಧಿಸುಕ 
ನೋಡುತ ತಂಡತಂಡದ ನವ್ಯಶಾಕಂಗಳನೊಲಿದು ಮಾಡಿ ಕ್ಷಾರದಲ್ಲಿ ಮುದ್ರಿಸಿ 
ಮಡದಿ ಜನರಾರುವಜೌ*ಯದ ಹಾಂಗೆ ರುದ್ರ್ರಾಕಾರನಂ ಬಿಜಯಂಗೆಯಿಸಿ 
(ಸತ್ರ. ೨-33). [ಮುದ್ರೆ 4 - ಇಸ್ಕು] 

ಮುದ್ರೆ ' (ನಾ)- ೧. ಹುಂಡಿ. ಭಾಂಗಿ ಮುಂತಾದುವುಗಳ ಮೇಲೆ 
ಭದ್ರತೆಗಾಗಿ ಹಚ್ಚುವ ಅರಗು, ಸೀಸ ಮೊದಲಾದವುಗಳ ಮೇಲಿನ 
ಮುದ್ರಿಕೆ. - ಉಂಡಿಗೆ. - ಮೊಹರು ; ವಾಗ್ದೇವಿಯ ಭಂಡಾರದ 
ಮುದ್ರೆಯನೊಡೆದಂ ಸಾರಸ್ಸತಮೆನಿಷ ಕವಿತೆಯೊಳ್‌ -ಕವಿರತ್ನಂ (ಗರಾಡು- 
6-45) ; ನಿಧಿ. ನಿಕ್ಷೇಪ ಅಂಕೆ ಟಂಕ ಆಣೆ ಗೋಸನೆ ಮುದ್ರೆ .. - 
ಪುರಣೆಯ ಜಂಗಮುರಾ![ಛನೆಗೆ ಕೊತ್ತಸಿಗೆ ಇ (ಈ) ಧರ್ಮಕ್ಕೆ [ಇ]ದು 
ಎವರವೆಂದು ನಾಗರಸ(ರು] ಕೊಟ[ಟ್ಟ] ಸಾಸನ' (ಎಇ- ೫x7 ೦೪-೭೩: 
1360) ; ತನ್ನ ಮಗ ಮದನಂಗೆ ಮುದ್ರೆಸಹಿತ ಸರ್ವಜನಮ್‌ಯದಂತೀ 
ವದೀ ಪತ್ರಿಕೆಯನು: (£ ಳಾ. ೨೪-೩೪) $ ಕರಣಿಕನು ಮಂದ್ರೇಯನ್ನು 
ಒಡೆದು ಚೀಲದೊಳಗಿಂದ ಓಲೆಯನ್ನು ಹೊರತೆಗೆದ (೫ಾಡುತ್ತ- ೪). 
೨. ಮೊಹರುಮಾಡುವ ಅರಗು, ಸೀಸಗಳ ಮೇಲೆ ಒತ್ತುವ- 
ಸರಕಾರ. ಅಧಿಕಾರಿ, ರಾಜ ಮುಂತಾದವರ ನಿರ್ದಿಷ್ಟ ಚಿಹ್ನೆಯುಳ್ಳೆ 
(ಲೋಹದ) ವಸ್ತು ; ಮುದ್ರಿಕೆ :. ಹಿರಿಯ ಬಿರುದಿನ ಮುದ್ರೆಯಿದು 
ನಗರವಿದು . , .: ಮೇಲುಳ್ಳೆ ಸರ್ವಸ್ವವಿದು ನೋಡಿಕೋ. ಮಹಾಪುರುಷ 
ಕಣ. ). ೩. ಪತ್ರ. ದಸ್ತೈವಜು ಮುಂತಾದುವುಗಳ 
ಮೇಲೆ 'ಸ್ಮಿರೀಕರಣಕ್ಕಾಗಿ ಸರ್ಕಾರ ಅಥವಾ ರಾಜನ ಪರವಾಗಿ 
ಮೊಹರನ್ನು ಒತ್ತುವುದರಿಂದುಂಟಾಗುವ ಗುರುತು. -ಚಿಹ್ನೆ ; 
ರಾಜನ ಮುದ್ರೆ ಪ್ರತಿ ಆಣೆಯ ಮೇಲಾದರೆ ದೇವರ ಮಂದ್ರೆ ಪ್ರತಿ ಕಾಳಿನ 
ಮೇಲೆ ಇರುತ್ತದೆ (೫೪5. ೩) ; ಹಣವೆಂದರೆ ಮೂಲತಃ ಯಾವುದಾದ 
ರೊಂದು ರಾಜ್ಯದಲ್ಲಿ ಅಲ್ಲಿನ ಅಧಿಕಾರಿಗಳು ತಮ್ಮ ಮುದ್ರೆ ಒತ್ತಿ ಬಳಿಗೆ 
ತರುವ ಒಂದರಿ ಬಗೆಯು ಪದಾರ್ಥವಿಶೇಷ (ಕೂಕ್ರ. ೨). ೪. ಗುರುತು: 
ಲಾಂಛನ; ಚಿಹ್ನೆ: ಪದಗಳು ಜನಮನದ ಟಂಕಸಾಲೆಯಲ್ಲಿ ಭಾವದ 
ಮಂದ್ರೆಯನ್ನು. ತಣಿದು ಚಲಾವಣೆಗೆ ಬರುವ ನಾಣ್ಯಗಳಿದ್ದಂತೆ (ಗಂರಸ. 
೪). ೫. ಸಂಕೇತವನ್ನು ಕೆತ್ತಿರುವ ಉಗುರ; ಮುದ್ರಿಕೆ; 
“ಮಂದ್ರಾಯೆಬುಣು ಅಕ್ಕರರ ಬೆರಸಿರ್ದುಂಗುರಂ” (ಹರಡಖ- 63-908) ; 
ಪರಳಥೆಗೆ.. ಕಿವಿಗೊಡುವ ಓಲೆಯ ಬೆರಳೆ ಧರ್ಮಕ್ಕೊಲೆವ ಮುದ್ರೆಯ 
'ಧರಿಸಿಹರು ಪಾತಾಳಲಂಕೆಯ ಪುರದ ನಾರಿಯರು (ಊೌಶಿರಾ- ೩-೪). 
೬. ಲಾಂಛನವನ್ನು ಮುದ್ರಿಸಿರುವ ನಾಣ್ಯ. ಪದಕ ಮುಂತಾಮವು. 


೭೨೬೨ 


-ಪೆರವೆಯರ ಮನೆಗೆ ನಡೆತಂದು (ನೂರರ. 00-80) - 


ಮುದ್ರೆ 


೭. ರಹದಾರಿ; ಪರವಾನಗಿ: ೮.' ಮುಚ್ಚಿರುವಿಕೆ ; ತೆರೆಯದಿರು 
ವಿಕೆ ೯. ಸಂಧ್ಯಾವಂದನೆ, ಸಂಕಲ್ಪ, ಪೂಜೆ ಮುಂತಾದ 
ಸಂದರ್ಭಗಳಲ್ಲಿ : ಬೆರಳುಗಳನ್ನು ನಿರ್ದಿಷ್ಟಕ್ರಮದಲ್ಲಿ ಮಡಿಚಿ 
ತೋರುವ ವಿನ್ಯಾಸ. ೧೦. ಕಾವ್ಯ. ಹಾಡು ಮುಂತಾದುವುಗಳ 
ಕೊನೆಯಲ್ಲಿ ಸೂಚಿತವಾಗುವ ಕರ್ತೃವಿನ ಇಷ್ಟದೈವ, ಕುಲದೇವರು 
ಅಥವಾ ಕೃಶಿಕರ್ತನ ಹೆಸರು. - ಅಂಕಿತ: ಯಾವ ಕೃತಿಕರ್ತನೂ ತನ್ನ 
ದೇಹವನ್ನೂ ಕೃತಿಯನ್ನೂ ತನ್ನ ಆರಾಧ್ಯದೇವರಿಗೆ ಸಮರ್ಪಿಸುವುದು 
ಸಂಪ್ರದಾಯ. ಈ ಸಮರ್ಪಣೆ ಅಥವಾ ಮುಂಡಿಪಿಗೆ 'ಅಂಕಿತ' ಅಥವಾ 
'ಮುದ್ರೆ' ಎಂದು ಹೆಸರು: (ಸಂಗತಂ. 60) ; ಪಟ್ಟೆಂ ಸುಬ್ರಮ್ಮಣ್ಯ 


4 
ಅಯ್ಯರ್‌ , . . ಕೆಲವು ರಚನೆಗಳಲ್ಲಿ “ ವರದ ವೆಂಕಟೇಶ್ವರ”, “ಆದಿ 
ವೆಂಕಟೇಶ” - .. ಎಂಬ ಮುದ್ರೆಯನ್ನು ಉಪಯೋಗಿಸಿದ್ದಾರೆ (ಸಂಣತ- 
೨8). ೧೧- ಅಭಿವ್ಯಕ್ತಿ; ಮುಖಭಾವ ; ನಿದ್ರೆಯಿಂ ಸುಖವಿಲ್ಲು 


ಪದ್ರದಿಂ ಅರಿಯಿಲ್ಲ ಮುದ್ರೆಯಿಂದಧಿಕ ಮಾತಿಲ್ಲ (ಸರ್ಕ, ೨೬೦) ; 
ಹುಡುಗನ ಮುಖದಲ್ಲಿ ಕರುಣಾಜನಕಮುದ್ರೆ ಮೂಡಿ ನಿಂತಿತು 
(ಖುಗಿತು- ೪) ; ದುಷ್ಟಬುದ್ಧಿಗೆ ಮಗಳನ್ನು ನೋಡಿದೊಡನೆ ಅಭ್ಯಾಸಬಲ 
ಬಿಂದೆಂಬಂತೆ ಸಂತೋಷದ ಮಂದಸ್ಮಿತಮುದ್ರೆಯೊಂದು ಸುಳಿದು ಒಡನೆಯೆ 
ಮಾಯವಾಗಿ, ಬದ್ಧಭ್ರುಕುಟಿಯ ವದನವಿಕಾರತೆಯಂಂಟಾಗುತ್ತದೆ 
(ಕಂಸ. 60-8)- ೧೨. (ಆಲಂ) ಬಿಗುಹು ; ಭದ್ರತೆ: ಯೌವನದ 
ಮುದ್ರೆಯನೊಡೆಯಲ್‌ ಬರ್ಪ ಮನೋಜನಂತೆ . . . ಸೌಂದರಂ 
೧೩. ಪರಿಣಾಮ; 
ಪ್ರಭಾವ ; ವರ್ಚಸ್ಸು : ಕಲಿಯುವಾಗ ಆಗುವ ಅನುಭವ ಮಕ್ಕಳ 
ನರವ್ಯೂಹದಲ್ಲಿ ತನ್ನ ಮಂದ್ರೆಯನ್ನೊತ್ತುತ್ತಡೆ (8]6. 090) ; ಗುರು 
ಚರಣರ ಹೃದಯದ ಮೇಲೆ ಗಿರೀಂದ್ರನ ಮಾತುಗಳು ಚೆನ್ನಾಗಿ ಮುದ್ರೆ 
ಯನ್ನು ಹಾಕುತ್ತಿದ್ದುವು. (ಶಂಕ. ೩5). ೧೪. [ದ್ವೈತ] ವೈಷ್ಣವರ 
ಲಾರಛನವಾದ ಶಂಖ, ಚಕ್ರ ಮೊದಲಾದುವುಗಳ ಗಂರುತುಳ್ಗೆ 
ಲೋಹದ ಸಾಧನೆ ಮತ್ತು ಆ ಸಾಧನದಿಂದ ದೇಹದ ಮೇಲೆ 
ಹಾಕಿಕೊಳ್ಳುವ ಗುರುತು; ಒಂದೊಂದು ಕೈಮೇಲೆ ಒಂದೊಂದು 
ಮುದ್ರೆಯನ್ನು ಬಹು ಸೂಕ್ಷ್ಮವಾಗಿ ಒತ್ತಿಬಿಟ್ಟು . : . ಅವಳ ಕೃತಜ್ಞ: ತೆಗೆ 
ಪಾತ್ರೆರಾದರು (ಕಾಗ್ಮೇಂ- 3) ; ಈ ಗುಣಗಳನ್ನು ಅಳವಡಿಸಿಕೊಳ್ಳುವುದೇ 
ನಿಜವಾದ ಧರ್ಮ. ಇದಿಲ್ಲದೆ. ನಾಮ, ಮುದ್ರೆ, ಲಿಂಗ; ಜನಿವಾರ, ಗಡ್ಡ 
ಗಳೆಲ್ಲವೂ ಡಂಭಾಚಾರ (ಹುತ್ತಕ್ರ- ೦ಟ೨). ೧೫. [ವೀಶೈ] ದೀಕ್ಷಾ 
ವಿಧಿಯ - ಭಿಕ್ಷಾಪಾತ್ರೆ, ಭಸ್ಮಘುಟಿಕೆ. ಕಂಥೆ, ದಂಡ ಮತ್ತು 
ಕಮಂಡಲುಗಳೆಂಬ ಐದುಬಗೆಯ ಸಾಧನ: ಕರದಲ್ಲಿ ಕಪ್ಪರಎಲ್ಲ 
ಕೈಯಲ್ಲಿ ಕಟ್ಟಿಗೆ ಇಲ್ಲ ಕರ್ಣದಲ್ಲಿ ಮುದ್ರೆ ಇಲ್ಲ ಶಿರದಲ್ಲಿ ಜಟಾಬಂಧವಿಲ್ಲ 
ಕಕ್ಷೆಯಲ್ಲಿ ಭಸ್ಮಗಂಟಿಕೆ ಇಲ್ಲ (ರೋಮಾ: ೦೩8-348) ; ಗುರೂಪದೇಶದಲಿ 
ಮುದ್ರೆಯನು ಮಂುಟ್ನುವರು ಸೌಖ್ಯಸಮೃದ್ಧಿಯೊಳಗೋಲಾಡುವರು 
(ಶ್ರಶುೀ- 69 9). ೧೬- [ನಾಟ್ಯ] ನೃತ್ಯ, ನಾಟಕಗಳಲ್ಲಿ ಅಂಗಗಳ 
ಚಲನವಲನದಿಂದ ತೋರಿಸುವ ವಿನ್ಯಾಸ : ಅಭಿನಯದಲ್ಲಿ ಮುದ್ರೆ 
ಗಳಿಗೆ ಇರುವ ಸ್ಥಾನವು ಅಗ್ರಗಣ್ಮವಾದುದು ೬... ಅಭಿನಯದಲ್ಲಿ ನಟನ 
ಇಡೀ ದೇಹವು ಪ್ರವೃಳ್ತವಾಗಿದ್ಕರೆ. ಮಂದ್ರೆಗೆಳ್ಲಿ ಅವನ ಒಂದೊಂದು 
ಅಂಗ ಮಾತ್ರ. ಕೆಲಸ ಮಾಡುತ್ತದೆ. ಮುದ್ರೆಗಳನ್ನು ಮಾಡುವಾಗ್ಗೆ 
ಒಂದು ಅಂಗದ ಚಿಕ್ಕಚಲನೆ ಕೂಡ ಮಹತ್ತರವಾದ ಅರ್ಥವನ್ನು 
ಸೂಚಿಸಬಲ್ಲುದು (6ಕ್ಕ. 9೩)- ೧೭: [ಶಿಲ್ಪ ಶಾ] “ ಪ್ರತಿಮೆಗಳ 
ಕೈ ಮತ್ತು ಬೆರಳುಗಳ ವಿಶೇಷ ಸ್ಥಿತಿಗೆ “ಮುದ್ರೆ” ಎಂದು 
ಹೆಸರು” (೫56: 508). ೧೮. ಮಂತ್ರಶಾಸ್ತ್ರ ಪ್ರಸಿದ್ಧವಾದ ಒಂದು 
ಬಗೆಯ ವಿನ್ಯಾಸ (?): . ಅಸ್ತ್ರಮುದ್ರೆ ಚಕ್ರಮಂದ್ರೆ, . . . ಸಂಹಾರ 


ಮುದ್ರೆಕೊಳಗೆ 


ಮುದ್ರೆಯೆಂಬ ಸಕಲಮಂದ್ರಾಲಕ್ಷಣವನಆದಾಯಾಕ್ರಿಯೆಗಳಲ್ಲಿ ಪ್ರಯೋ 
ಗಿಸಿ (೩೮೪. ಇ) `ದ್ರವ್ಯಮುದ್ರೆ' ಪರಾ. 
ಮುದ್ರೆಯಳದ್ಮಿಕ ಎ ಮೊಹರಿನ ಮೇಲ್ವಿಚಾರಣೆ, ಉಸ್ತುವಾರಿ: 
ಮುದ್ರೆಯ€ದ್ಮಿಕಕ್ಕೆ' ಗ ೧೨: ಗಂಧಕುಡಿ ರವರಗೆ ೧೩: (o- ೪(%), 
ತರುರು 6-69; 2576). ಮುದ್ರೆಯವ ಎ. ೧. ಸಾರ್ವಜನಿಕ 
ವ್ಯವಹಾರ ಪತ್ರಗಳಿಗೆ ಮುದ್ರೆಯೊತ್ತುವವನು: (೪): ಪ 
ವಷ್ಟು ಏನ ಲಾಂಛನವಾದ ಶಂಖ; ಚಕ್ರ ಮುಂತಾದುವನ್ನು ತನ್ನ 
ದೇಹದ ಮೇಲೆ ಧರಿಸುವವನು ; ಮುಧ್ವ. ಶುದ್ರೆಯಪ್ಟೊಲಗಟ 
ರಾಜನ ಮೊಹರನ್ನು ನೋಡಿಕೊಳ್ಳುವ ಕೆಲಸ, - ಸೇವೆ: 
ಸೇನಬೋಕೆವೊಂದೆಕ್ಕಂ ಗದ್ಯಾಣಂ ಹನ್ನೆರಡು "ಮುದ್ರೆಯ ವೋಲಗಕ್ಕೆ 
ಗದ್ಯಾಣಂ ಹನ್ನೆರಡು (ಎಳ, ೪ (2), ಕಿರುನು. ೪6-೪೨ ; 2376) 
[ಸಂ. ಮುದ್ರಾ] 
ಮುದ್ರೆಕೊಳಗ (ನಾ). ಸರಿಯಾದ ಅಳತೆಯದೆಂದು ಅಧಿಕೃತವಾಗಿ 
ಒಪ್ಪಿಗೆ ಪಡೆದು ಸರ್ಕಾರದ ಮೊಹರನ್ನು ಹೊಂದಿರುವ ಕೊಳಗ : 
ಆರೋಗಣೆಗೆ ಸಲುವುದು ಅವಸರವಂದಕೆ ಅಮ್ರುತಪಡಿ ದಿನವೊಂದಕೆ 
ಮುದ್ರೆಕೊಳಗದಲಿ ೧೫೦ ॥ ೪ಕೆ ಕೊಳಗ ಒಂದಕೆ ಪಡಿ ೧೪ಜ ಲೆಕದಲಿ 
ಸಲುವ ಪಡಿ ೧೯೬ಕ ಪ್ರಸಾದವೆಚ (ಎ: ೪1 (8) - 
1645). [ಮುದ್ರೆ 4 ಕೊಳಗ) 
ಮುದ್ರೆಕೋಲು (ನಾ) ಅರವುನೆಯ 
ನಡೆದವರ ಧಾನ್ಯ ದ ರಾಶಿಗೆ ಮುದ್ರೆಹಾಕಲು ತೋಟಿ. ತಳವಾರ 
ಮುಂತಾದವರು ಬಳಸ ತ್ತಿದ್ದ ಮೊಹರುಳ್ಳ ಮರದ ಕೋಲು. 
ದಂಡ : ಆಚೆ ಈಚೆ ಸೂರ್ಯಣಿಂದ್ರೆ ್ರೈರನ್ನೂ ಮಧ್ಯ *ದೇ' ಎಂಬ ಅಕ್ಷರ 
ವನ್ನೂ `ಕೆಶ್ತಿಸಿದ ಈ ಮುದ್ರೆಕೋಲನ್ನು ಗ್ರಾಮಗಳ ಚಾವಡಿಯಲ್ಲಿ ಇರಿಸಿ 
ಎ ಆ ಮುದ್ರೆಕೊಲನ್ನು ತೆಗೆದುಕೊಂಡು ಹೋಗಿ ಮುಂದ್ರೆಹಾಕುವಂತೆ 
ನಿಬಂಧನೆ ಮಾಡಿದರು (ತಾನುಠಂ- 1» ೦೦೪): 
[ಮುದ್ರೆ 1 ಕೋಲ್ಕು (ಇ ಕೋಲ್‌) 1] 
ಮುದ್ರೆಸಗಟ್ಟು (ನಾ). ಪತ್ರ ಮುಂತಾದುವುಗಳನ್ನು ದಾರದಿಂದ ಕಟ್ಟಿ 
ದಾರದ ಗಂಟಿನ ಮೇಲೆ ಹಾಕುವ ಮೊಹರು. ಉಡಿಗೆ: (ಓಲೆಯ 
ನ್ನೀಯಿಸಿಕೊಂಡು, ಅದರ ಮುದ್ರೆಗಟ್ಟನ್ನು ತೆರುಗಿಸಿ ಪರೀಕ್ಷಿಸಿ) (0ಬ್ಮ- 
೩೬-೨೬) [ಮುದ್ರೆ 4 ಕಟ್ಟು] 
ಮುದ್ರೆಗಾಣಿಕೆ (ನಾ). ಒಂದು ಬಗೆಯ ತೆರಿಗೆ (7): ಹತ್ತಿ 
'ಪೊಂಮು೨ ಮಾರ್ಗದ ಸುಂಕ ದೇವರುಯವಟ್ಮ ಗೆ ಪಟ್ಟೆಗಾಣಿಕೆ ಮುದ್ರೆ ಗಾಣಿಕೆ 
ಸೊಪ್ಪಿನ ತೋಟ . - - ನಿರ್ವಿವಾದವಾಗಿ ಸಲುವದು (ಎಳ. ೪ (2): ತಿರುವು, 
0೦೬-೦೩೩೯; 1749). (ಮುದ್ರೆ *- ಕಾಣಿಕೆ (ಎ ಕಾಣ್ಕೆ) ] 
ಮುದ್ರೆಗೂಳಿ (ನಾ). ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಮಾಸಲು 
ಮಾಡಿ, ಯಾವುದಾದರೊಂದು ನಿರ್ದಿಷ್ಟ ಲಾಂಛನವನ್ನು ಬೆನ್ನಿನ 
ಮೇಲೆ ಮುದ್ರಿಸಿ ಸ್ವೇಚ್ಛೆಯಾಗಿ ತಿರುಗಲು: ಬಿಟ್ಟಿರುವ ಗೂಳಿ : 
ಅಣ್ಣನು ಒಬ್ಬ ಗೌಳಿಗನ ವೇಷ ಹುಕಿಕೊಂಡು ಆ ಮಂಟ್ರಿಗೊಳಿಯನ್ನು 
ತಂದು ಅರಮನೆಗೆ 'ಕೊಟ್ಟನು (ರೇಕಾರಿಕ. ೩೫). [ಮುದ್ರೆ  ಗೂಳ್ಳಿ] 
ಮುದ್ರೆಪಡಿ (ನಾ). ಇ ಮುದ್ರೆಕೊಳಗ: ಆ ವೊನ್ನ ಮುದ್ರೆಪಡಿಯ 
ತಂದು ಅಳಕೊಳ್ಳಿ (8೫: 23)- [ಮುದ್ರೆ . ಪಡಿ] 
ಮುದ್ರೆಪ್ರಭು. (ನಾ). ಇ ಮುದ್ರಹಸ್ತ : ಆ ಮುದ್ರೆಪ್ರಧು ಮಾನ್ಯಕಾಆ 
ಸಮಸ್ತೆಪುಜೆ [ಗಳು] ಆಚಂದ್ರಾಕ್ಕಸ್ಮಾಯಿಯಾಗಿ :. ಕ್ಲಿನಾಥದೇವರಿಗೆ 
ಬಿಟ್ಟಿ ಧರ್ಮ (332೩. ೩೫, ೨೨೫೬-೨೪; 1506). [ಮುದ್ರೆ 4. ಪ್ರಧು] 
ಮುಧ್ರೆಬಸವಿ (ನಾ). (7): ಯಡಗೈ ಬಲಗೈ ಮನೆ ೧ಕೆ. ಮಂದ್ರೆ 
ಬಸದಿಗೆ ಮಗನಿಕಿದಾ ' ದೇವಾಂಗದವರ್ರು ಜಾತ್ತಿಗಟ್ಟಿ ಯವರು. ಸಹಾ 


10 


ತಾಂಡವ: ೧೮೯-೬ ; 


ಅಪ್ಪಣೆಯನ್ನು ಮಾರಿ 


30 


೭೨೬೩ 


ಮುಧಾ 


ಮಗ ೧. ಕೈ ಮೆ ಮೇರ್ರೆ ಶ್ರಿಯುಲ್ಲು ಕೊಡಲಾಳೆವರ್ರು (ಎಳೆ. ಸಳ ಗುಲ್ಮ. ೭೪-೬೬; 
ಸು: 2776): (2?) 

ಮುದ್ರೆಮನುಷ್ಯ (ನಾ). ಎ ಮುದ್ರಹಸ್ತೆ : ಮಲ್ಲರಸ ಅಯ್ಕನವರ 
ಮುದ್ರೆಮನುಷ್ಯನು . , , ರಾಮಯ್ಯನೊ. (4. 1೪ (೩), ಎಕೂರೂ. 
೩೭-೦೦: 1551 )- [ಮುದ್ರೆ 4 ಮನುಷ್ಯ] 

ಮುದ್ರೆಯುಂಗುರ (ನಾ)- (ರಾಜ ಮುಂತಾದವರ) .ಲಾಂಛನವನ್ನು 
ಕೆಶ್ತಿರುವ ಉಂಗುರ, ಮುದ್ರಿಕೆ : ಕಡಗ ಕಂಕಣ ಮಂದ್ರೆಯುಂಗುರ 

- ದಿವ್ಯನೂಪುರಗಳನಾಂತ ವಂಡದಿ ರನ್ನೆಯರೈದಿದರು (ಕಂಠ. 30- 

08); ಬೆರಳಿಗೆ ಮುದ್ರೆಯುಂಗುರೆವಿದಕ್ಮಿದರಿಂದ ಹಿಂದೂದುಹಿಳೆಯೆಂದು 
ಕೊಂಡೆ (ಸ್ಮ್ಮತಿಕ- ೩೦೦). [ವರಿಂದ್ರೆ 4 ಉಂಗುರ] 

ಮುಂದ್ರೆಯೂಳಿಗೆ (ನಾ), ರಾಯಸ, ಪತ್ರ ಮುಂತಾದುವುಗಳಿಗೆ 
ರಾಜನ ಮೊಹರನ್ನು ಒತ್ತುವ ಕೆಲಸ : ಅರಮನೆಯ ಊಳಿಗದಾಳ್ಗಳು 
ರಾಯಸಿಗರು ; ಮುದ್ರಿಯೂಳಗದವರು (ಮುಂತ್ರಕೆ- ೭-೦೨). 

[ಮುದ್ರೆ 4 ಊಳಿಗ (ಆ ಊಟಾಗ)'] 


35 | ಮುದ್ರೆಯೊಡೆ (ಕ್ರಿ). ಮೊಹರನ್ನು ತೆಗೆ ; ಉಂಡಿಗೆಯನ್ನು ಒಡೆ: 


ಮುದ್ರೆಯೊಡೆದು. ಓದಿಕೊಂಡು, ಬೆಟ್ಟದ ಅರಸಿನ ಪೊರ್ದುಗೆಗಯ್ದು 
(cus. ೭೩-೨೩). [ಮುದ್ರೆ ಎ- ಒಡೆ] 

ಮುದ್ರೆಯೊತ್ತು (ಕ್ರಿ). ೧. ರಾಜನ ಮೊಹರನ್ನು. ಒತ್ತುವುದರ 
ಮೂಲಕ ಆಜ್ಞೆ, ಒಪ್ಪಿಗೆ ಮುಂತಾದುವನ್ನು ಸ್ಥಿರೀಕರಿಸು : ಇತರ 
ಪ್ರಭುಗಳಿಗೆ ನಮ್ಮ ಆಶ್ರಿತರಿಂದ ಉಪಟಳವು ನಷ್ಟವು. ಅಪಮಾನವು ಅಡ 
ಸದಂತೆ ಮಂದ್ರೆಯೊತ್ತಿ ನಿಬನ್ನಿಸಿ (ಕ್ಲಂ. ೬1-0): ೨. ಪ್ರಭಾವವನ್ನು 
ಬೀರು; ವರ್ಚಸ್ಸನ್ನು ಬೀರು: ಮಕ್ಕಳ ಎಳೆಯ ಮನಸ್ಸಿನ ಮೇಲೆ 
ಮುದ್ರೆಯೊತ್ತಿ ಅವರ ಬೆಳವಣಿಗೆಯನ್ನು ಸಾಧಿಸಬೇಕು (34ರ: ೩೦೪). ೩. 
ಮಾಧ್ವರ ಲಾಂಛನವಾದ ಶಂಖ: ಚಕ್ರಗಳ ಗುರುತನ್ನು ಹಾಕು: 
ಶಂಖಚಕ್ರ ಮುದ್ರೆಗಳನ್ನು ಮಂದ್ರಾಧಾರಣೆಯ ಹೋಮಾಗ್ನಿ ಯಲ್ಲಿ ಚೆನ್ನಾಗಿ 
ಕಾಯಿಸಿ... ಶಿಷ್ಕರಿಗೆ ಜಾಗ್ರತೆಯಾಗಿ ಮುದ್ರೆಯೊತ್ತಿಬಿಡುವರು 
(ಠಾಗ್ನೇಶಿ- 4. [ಮುಖಜ್ರೆ 4 ಒತ್ತು] 

ಮುದ್ರೆಯೋಲೆ (ನಾ) ಮೊಹರು ಸಹಿತವಾದ ಕಾಗದ. - ಪತ್ರ: 
ನಂಜರಾಜಯ್ಮನವರೆನ್ನು ಸರ್ವಾಧಿಕಾರಿಯ ಊಳಿಗಕ್ಕೆ ನಿಯನ್ವಿಸಿಕೊಂಡಿರುವ 
ಹಳೆಯವಯ್ಯದವರ ಮಹಾಸಭೆಯ ಮುದ್ರೆಯೋಲೆಯಿದು (ಶಂಂತ್ರಕ- 
0೩೦-೩). [ಮುದ್ರೆ ೬ ಓಲೆ] 

ಮುದ್ರೆವೊರು (ಕ್ರಿ): ಆಜ್ಞೆಯನ್ನು ಪಡೆ ; 'ಅಪ್ಪಣೆಯನ್ನು ಹೊಂದು: 
ಇರುಳ ಕಯಕ್ಸಾವಿಗೆಗಳ ಕಿರಿಯ ಪ್ರಮಾಣಗಳಲ್ಲಿಯೇ ಮುದ್ರೆ ಪೊತ್ತ ನಮ್ಮ 
ಕರ್ತವ್ಯಗಳನ್ನು ನೆರವೇರಿಸಿಕೊಳ್ಳೋಣ (ಶೆಟ್ಮಳ- ೬೩-೨೦). 

[ಮುದ್ರೆ 3. ಪೊರು (ಇ ಪೊಲು) ] 

ಮುದ್ರೆಹಸ್ತ (ನಾ). ಎ ಮುದ್ರಹಸ್ತ ; ಲಖ್ಮೀದೇವರ ಅಧಿಕಾರಿ ಮುದ್ರೆ 
ಹಸ್ತ ಮಲ್ಲಣ್ನನುಂ ಪ್ರಭುಗಲುಂ . , . ಬಿಟ್ಟಿ ಮತ್ತರು. (8%: 3೫. 
೧-೫; 2397)- [ಆ ಸಂ, ಮುದ್ರಾಹಸ್ತೆ] 

ಮುದ್ದಿಯಾರ್‌ * ಮೊದಲಿಯಾರ್‌ ' ನೋ. 


ಿ|ಮುಧಸಿ? (ನಾ). ( ?): ಕಿತ್ತೂರ ಪುದಿವತ್ತಮುಂ ಪೆರ್ಗಡೆ 
ಗದ್ಮಾಣ ಮುಧಸೆಮಟ್ಟಿಗೆಯು ಪುದುವೊದಲುಂ » - * ಷೆದಿವತ್ತಮಂ 
ಕೊಟ್ಟು (ಏಕ. 111 (8): ಶಗೃಕ. 658-807 1079). £21 


'ಮುಧಾ (ಅ), ೧. ವ್ಯರ್ಥವಾಗಿ ನ ನಿಷ್ಠ ಕೃ ಯೋಜಕವಾಗಿ : ಅದನ್‌ಯದ 
ಬೋಧಬೋಧಿತ ತವೋದಾನವಿಧಾನದಿಂ ಮಂಧಾ ಕ್ಲೇಶಾಯಾಸನಿರತರಾಗಿ 
ನಮೆವರ್‌ (60ಎ. ೨-೪ 5). ವಿ. ತಪ್ಪಾಗಿ; ಸುಳ್ಳಾಗಿ; ಹುಸಿಯಾಗಿ. 

“[20.] 


ಮುನ್‌, 


ಮುನ್ಸ್‌, ಮುಂ, ಮುನ್ನ (ನಾ). ೧. ಮುಂದುಗಡೆ ; ಮುಂದು; 
ಎದುರುಭಾಗ : (8): ಪಿ. ತರುವಾಯದ್ದು ; ಆಮೇಲಿನದು : 
ಭವಿಷ್ಯಕ್ಕೆ ಸೇರಿದುದು ; ನ್ನ ' ಪರಾ. ೩, ಆದಿ; 
ಮೊದಲು ; ಆರಂಭ. ೪. ಹಿಂದಿನದು; ಪೂರ್ವಕಾಲಕ್ಕೆ ಸೇರಿ 
ದುದು ; ಮುಂಚಿನದು : ತತ್ತೆ ಕ (ನೈಪಾದೋಶ್ಚಿತಂ ಪುದಿದೆತ್ತಂ ರಜ 
ಮಂಬರಸ್ಕಳಮಂಮಂ ಮುಟ್ಟಿತ್ತು ತಳ್ಳುರ್ವಿ ಪರ್ವಿದೊಡಾ ಮುನ್ನಿನ 
ತೆಳ್ಪುಗೆಟ್ಟು `ಕೆಸಖಾಯ್ತಾಕಾಶಗಂಗುಜಲಂ (ಕಂಕಣ: ೦೦-೨೪); ನಾಂ. 
ಪಶಿವ್ರತೆಯಾದೊಡೆ ಮುನೆದೈವಂಗಳೆನಗೆ ಸನ್ನಿದಮಾದೊಡೆನ್ನ ಮೂಗು 
ಮುನ್ನಿನಂತಾಗಲಿ (ಶಂಕತಂ- ೭೬-0೨); ಮುನ್ನಿನ . ಕುಲಮಂ ಸಿರಿಯಂ 
೨ » ಅಳಿಪಿಂದಂ ನೆನೆಯುತ್ತಿರ್ಹ ದುರ್ಜನಂ ಮುನಿಯಲ್ಲಂ (ಭರ್ಮಾನ್ನು- 
3-00). (ಗು): ೫. ಮುಂದುಗಡೆಯ ; ಮುಂದಿನ ; ಮುಂಭಾಗದ. 
೬. ಅನಂತರದ ; ಆಮೇಲಿನ; ತರುವಾಯದ : ಎನ್ನ ಜನ್ಮಕೆ ಸಾಫಲ್ಯ 
ಮಾದುದು ನಿನ್ನ ಚೆನ್ನಡಿಯೂಳಿಗದಿಂದ ಪಿನ್ನೇಳು ಮುನ್ನೇಳು ತರದವರನಿ 
ಬರುಮುನ್ನತಿವಡೆದರೆನ್ನಿಂದ (ಹಂ. 0-೩): ೭. ಆರಂಭದ; 
ಪ್ರಾರಂಭದ; ಶುರುವಿನ : 'ಮುನ್ನಿರುಳ್‌', “ಮುನ್ನೇಸರ್ಜ್‌' ಪರಾ. 
೮. ಹಿಂದಿನ ; ಮುಂಚಿನ ; ಪೂರ್ವದ : 'ಮುನ್ನಿರವು' ಪರಾ. ೯. 
ಅಭಿವೃದ್ಧಿಯ: ಉತ್ಕರ್ಷದಿಂದಕೂಡಿದ ; ಏಳಿಗೆಯುಳ್ಳ : 
"ಮುನ್ನಡೆ ` ಪರಾ. ಮುಂ, : ೦. ' ಮುಂಗಾಣ್‌' ಪರಾ. ೨. 
“ಮುಂಗಾಣ್‌' ಪರಾ. ೩. ಮುಂ 'ಿಂತೆಂಬುದಿದಲ್ಲೆ ನಿಳಿಂಪಯುಗಕ್ಕೆಲ್ಲ 
ಮಿಂತು ಬಾಯಲಂಿವುದೆ ಚಿಃ`ಗಾಂಪು ಬಗೆಗೊಂಡು ಜಿನಪತಿಯಂ ಪೊಜಿಸು 
ಪಡೆವೆಯಿನಿಯನಂ ಮಜುಭವದೊಳ್‌ (ಅತ: ಆಂ): ೫. " ಮು 
ರುಳ೯', ' ಮುಂಜಗಲಿ ' ಪರಾ. ಓ. ``ಮುಂಗಡೆ ' ಪರಾ. ೭. 
* ಮುಂಗಾರ್‌ ', "ಮುಂಜಾವ' ಪರಾ- ಮುನ್ನ: ೩. “ಅದಿಃ, ಅಗ್ರಂ. 
ಪು(ರಾ)ರಂ, ಪೂರ್ವಂ, ಪ್ರಥಮಂ, ಪ್ರಾಕ್‌: ಪುರಃ -ಈ ೭ ಮುನ್ಮಂ" 
(ಶಂಯಂ, ೦೦೬-೨). ೪. ಕರಮೆಸೆಯೆ ಮುನ್ನಿನ ದಿನಂ ಶಂಕರ 
ನಿಗರ್ಚಿಸಿ ಮಜುದಿವಸ ಪರಿಹರಿಸಿದಾ ಪತ್ರೆಯನಿನಿತನಾವೋಹಿಲನು ತಂದು 
(ಅತ್ರಿ. 64-೬೭) ; ಮುನ್ನಲುಳ್ಳಾಚುರ್ಯರುಗಳ ಪದಗಳು ಮತ್ತೆನ್ನ ಚಿತ್ತ 
ದೊಳೆರ್ದೆ ಬಳಿಕ ಚೆನ್ನುನಡೆವುದು ಕವಿತೆ ಸೊಂಪುದೋರ್ಪುದೆು (ವರ್ಧಶ 
6-08) 5 ಒಲಿದು ತನ್ನೊಡವುಟ್ಟು ಸೊಸೆ ಮಗಳೆಂದೆಂಬ ಪಲರು ಮುನ್ನಿನ 
ಬಾಂಧವರು ಕುಲದೇವತೆಯೆಂದು ಕೂರ್ತು ತಂತಮ್ಮಿಷ್ಟಫಲವ ಪಡೆವರೆ 
ನ್ನಿಂದೆ (300: ೦-೪೦). ಲೆ. ಮುನ್ನಜನ್ಮದ ಪಡೆದ ಫಲವಿದು ಎನ್ನ 
ಬಿಡುವುದೆ (ಗೋಹುಕು. 0-6). ೧೦. ಹಿಂಭಾಗದ ; ಹಿಂಬದಿಯ : 
ಹೊಸೆದು ಕಟ್ಟಿದ ಮುನ್ನ ಕಚ್ಚೆಯ ಬೆಸುಗೆ ಶಿಖಗಳ ಗಂಟು... ಎಸೆವ 
ಹೊಂಬಣ್ಣದ ಶರೀರದಿ ಮಿಸುಪ ವಾಮನರೂಪನಾಂತಾ ವಿಷ್ಣುಮುನಿ ಬಂದ 


(mem. ೧೮-೨೩) - 
ಮುನ್ನಾದಿನ ಎ ಹಿಂದಿನ ದಿನ : ಓಬಳಮ್ಮ ನಾಗತಿಯು . . 
ತನಗೆ ಮುನ್ನಾದಿನ ಆದ ಸ್ವಪ್ನದ ಸಂಗತಿಯನ್ನು ಹೇಳಿದಳು (ತತ್ರಜಾ- ೬೦) ; 
ನಾನು ನಾಡಹಬ್ಬದ ಮುನ್ನಾದಿನ ಹಲಸಂಗಿಗೆ ಹೋಗಿ ತಲುಪಿದೆನು, (ಶ್ರಂಂಥ- 
ಮುನ್ನಿನದ ತಾ ಹಿಂದಿನವನು ; ಪೂರ್ವಜ : ನಿಮ್ಮಲಿ ಮುನ್ನಿ 
ಯಯಾತಿಯಯ್ಯನು ನನ್ನ ನಾಮವೆ ನಹುಷನೆಂಬುದು (ಕುನ್ಮಾ 
08-೬೩). . [ದೇ,॥ ತಮಿ, ಮುನ್‌; ಮಲ. ಮುನ್‌, ಮುನ್ನಂ ; ಕೊತ 
ಮುನ್‌, ಮು; ತೆಲು. ಮುಂ, ಮುನಿ. ಮುನು. ಮುನ್ನು] 

ಮುನ್‌, ಮುಂ. ಮುನ್ನ, ಮುನ್ನಂ (9). 0. . (ಸ್ಥಳಕ್ಕೆ ಸಂಬಂಧಿಸಿ 
ದಂತೆ) ಮುಂದೆ; ಮ ುಂಭಾಗದಲ್ಲಿ ; ; ಮುಂದಕ್ಕೆ 
"ಮುನ್ನುಗ್ಗು`. 'ಮುನ್ನೂಕು' ಪರಾ. 
ತೆ) ಅನಂತರದಲ್ಲಿ : ಭವಿಷ್ಯದಲ್ಲಿ; 


x). 
ನವನು 


ಪಿ 
ಮುಂದೆ ; ಪರೆಮಕವೀಶ್ವರ 


೭೨೬೪ 


ಮುನ್‌ 


ಜೇತೋಹರಮೆಂಬಿನಮೆಸೆವ ಮಾಳವೀಮಾಧವಮಂ ವಿರಚಿಸಿದ ಕನ್ನಮ 
ಯ್ಯುಂಬರಮಾಗಂ ಸುಕವಿ ಬಗೆವೊಡಿನ್ನುಂ ಮುನ್ನುಂ (ಶಂಕೆತಂ- ೩-6). 
"ಮುನ್ನುಟ್‌' ಪರಾ. ೩. ಮೊದಲು ಮುಂಚೆ ಆರಂಭದಲ್ಲಿ : 
ನಡೆನೋಡಲ ರೂಪು ಕೇಳಲ್‌ ನುಡಿ ಪುರದ ಜನಕ್ಕಾಯ್ತು ಮುನ್ನಂತೆ 
ಮೇಗಣ್ಣಡರ್ದಾಗಳ೯ ಮೆಯ್ಯ ಕಾಣಲಾ ಕಳಕಳಮಿನಿಸಂ ಕೇಳಲಾಯ್ತು, 
(ಅಂ. ೬-೫): ನೀವಿದನೆಮಗಟ್‌ಫಿವರ್ಬ್ಣನ್ನೀ ವಾರ್ತೆಯನಜ್‌ಯೆವು 
(ರರ್ಶಾಶ್ಕು- ೨-೬) : ಮನದೊಳೀ ಮುನ್ನೊಗೆದಿರ್ದ ಸಂಶಯವುಜಿಲ್ಲಂ 
ಪಂಗೆ" ಚಂದ್ರೆಧ್ವಜಾವನಿಪಂ  ಸಂತಸದಂತಮೆಯ್ದಿ - . . ಉದ್ಯೋಗಿಸಿದಂ 
೪. ಹಿಂದೆ; ಪೂರ್ವದಲ್ಲಿ : ಮುನ್ನೆಗಟ್ಚಿ ವೇಳೆ 
ವಡಿಚರುಮಿನ್ನ ಪ್ಪೊರುಮಾಗದುಳ್ಳೊರುಂ ಬಗೆವೊಡವರ್‌ ನಿನ್ನನ್ನರೆ-ನಿನ್ನ 
ನ್ನರೆ ನಿನ್ನನ್ನರೆ ನಿನಗೆ ನೀನೆ ದೊರೆಯರ್ಯ ಸಮ್ಮೂ (೩8. ೫%. ೬೦-೦೦ ; 
ಸು. 96ರು ಕತ); ತನ್ನೊಳಗಣ ಪನ್ನಗನಂ ಮುನ್ನೀನ್‌ ಪಿಡಿದೊಗೆಯೆ ಕಾಯ 
ಲಾಜದೆ ಪಿರಿದುಂ ಬನ್ನದ ಕರ್ಪೆಸಿದುದು ತೋಲೆಗನ್ನು ೦ ಹರ ಗಳ ತಮಾಳ 
ನೀಳಚ್ಛವಿಯಿಂ (ತಪಾ, 1-೩೪) ; ಉರಗ ನರ ದಿವಿಜಾದಿಗಳಿಗಿದು 
ಪರಿಹರಿಸಲಳವಲ್ಲ ದೈವದ ಪರುಠವಣೆ ಮುನ್ನಾದಿಯಲಿ ನಿರ್ಮಿಸಿತು 
ಮೃತ್ಯುವನು (ಕುಣ್ಮರ್ರೋ, ೭-3): ಮುಂ : ೧. ದಂಪತಿಗಳೆ ಮಾಡ 
ಬೀಳ್ಕೊಟ್ಟು ಕೆಳೆಯರು ಮುಂ ಪೋಗಲನಿರುದ್ಧ ನೊಡನೆ ಚಂಪಕಧಾಮ 
ಕೋಮಲೆಯರು ಮರುಳ್ಳೊಂಡು ಮುಂಪೋದುದೇನ ಪೇಳುವೆನು 
(ನೋತತೆ. ೦೮-೭೦) ; ಪೊಸನೀರ ಹೂರದೊಳಗೆ ಮಜ್‌ಮಾನ್ಸಳು ಮಸಗಿ 
ಮುಂ ಪೊಳೆದಾಡುವಂತೆ ಮಿಸುಗುವ ಫರಲಾವಣ್ಯಾಂಬುವಲಿ 'ಫಣ್ಮಸೆರುವು 
ಪೊಳಪೇಣಕ ನಗುತ (ಕನ. ೨೦-೩5). ೨: ಮುಂ ಕೆಲವಾನುಂ 'ದಿನಸಕ್ಕೆ 
ದೇವ ಪಡೆವೈ ಶ್ರೀಮಂಡನ ಕ್ಷಾತ್ರಮಂದಲಮಾರ್ಗೋಚಿತಗಾತ್ರನಂ ಬಹು 
ಕಳಾಸತ್ತಾತ್ರನಂ ಪುತ್ರನಂ (ಉರಂಪೂ- ೩೬೦). ಹ, ಪವಡಿಸಿದನಂತನೊಸೆ 
ದುಪ್ಪವಡಿಸಿ ತನ್ನೆರಡುಮಡಿಯನೊತ್ತುತ್ತಿ ಶ್ವಿರ್ದಾಹವವಿಜಯಯಪ್ಪ ಹ 
ನನೆ ವಲಂ ಮಂ ಕಂಡು ಬಲಕೆ ಸೃಷನಂ ಕಂಡಂ (ಕುಕಣಾ. ಕ 
ಗಾಕಸ್ಮಿಕ ಶಂಕೆ ತನ್ನ ಮನದೊಳ್‌ ಮುಂ ಪಟ್ಟಿ ಮ 
ಚಿಂತಿಸಿ ನಿದ್ದೆಗೆಟ್ಟು (ಸುಕುರೂ-0೨-೦) ; ಬಸವಪಟ್ಟಣಕೆ ಮಂ ಜಸದಿಂದ 
ನಡೆತಂದು ಮಸೆವ ಮುತ್ತಿಗೆಯನೆ ಬಲಿದು ಬಸಮಾಡಿಕೊಂಡರಂ ಕೋಪದೆ 
ತಾನಾಗಳಿಸವ ಸಂತಸವ ತಃಳಿದನು (ಕಕ. ೧೬-30): ೪, ಮನಂಷ್ಯಗತಿ 
ಯೊಳ್‌ ಪುಟ್ಟಿ, ವರಂ ಗೆಯ್ದ ಪಾಪಕರ್ಮದುದಯದಿಂದಂ . . . ದುಃಖಂ 
ಗಳನೆಯ್ದಿ (ರರ: ೯೭-0೪) ; ಕತೆ ಪಿರಿದಾದೊಡೆಂ ಕತೆಯ ಮೆಯ್ಸಿಡಲೀ 
ಯದೆ ಮುಂ ಸಮಸ್ತಭಾರತಮನಪೂರ್ವಮಾಗೆ ಸಲೆ ಪಟ್ಟ ಕವೀಶ್ವರ[ರಿ]ಲ್ಲ 
(ಶಂಶಶಾ- ೦-೦೦) ; ಮುಂ ಪುಣ್ಯಕರ್ಮಮನಂತಾಗಿರೆ ಮಾಡದೀಗಳಲಲಿಂ 
ಪೇಬ್‌ಂತಬುತಿರ್ದಳಕ್ಕುಮೆ (ಕರಂ. ೩೭). ಮುನ್ನ, ; ; ೧. (೪). 
ವಿ. ಎನ್ನದಾನೆಂಬೆರಡಳ್‌ಂದವೆ ಬನ್ನಬಡುವನು ಜೀವನಲ್ಲದೆ ಮುನನ್ನವಿನ್ನೆಂ 
ದೆಂದಿಗಾತ್ಮಂಗಿಲ್ಲ ಭವಬಂಧ (ಕುಣ್ಠಾರ್ರೋ. ೬-3೮) ; ಎನ್ನ ವಂಶದ ಗೋವ್ಸ 
ಕೊನಗೆ ನಿನ್ನ ವಂಶದ ಗೊಲ್ಲರೊಳೆಗೆ ಮುನ್ನ ಸಂಕ್ರಾಂತಿ ಹಬ್ಬದೊಳಗೆ ಚಿನ್ನ ' 
ಕೃಷ್ಣನ ಭಜಿಸಿಯೆ ಪಾಲುಪೊಂಗಲನಿಕ್ಕಿಸಯ್ಯ (ಗೋಹಾಶ- ೨೨-004) ; ಚೆನ್ನೈ 
ನೀ ಪೋದೆಯಿನ್ನವನ ಹಿಂದೆಯೆ ಕಳುಹಿ ಮುನ್ನ ಬಾಳೆ ಕ್ವೀಯದೆಂತು 
ಪೇಳಿನ್ನ ಮಗಳೆ (೫೮ಊಕ. ೧೭೪.೩೦): ೩. ದುಯೊಧನನೆಪ್ಪೊಡೆ 
ಶ್ವೇತಕೃಷ್ಣಕಾರಕಂ ಕೃಷ್ಣನಂ ತನಗೆ ಮಾಡದನ್ನೆಗಂ ಮುನ್ನಮೆ ಪನ್ನಗ 
ಶಯನನೆ ನಮಗೆ ಮಾಡುವುದುತ್ತದುಪಕ್ಷಂ (ತಂಪಳಾ. ೪-೦೦); ಈ 
ಬಿಂಬೋಪೈಯಂ ಸಪ: ಸರ್ಪದಷ್ಟೆಯನನಗೆ ಮದುವೆಮಾಟ ಶ್ಬಿರಪ್ಪೊಡೆ ನಾಳೆ ನೇಸ 
ಮೂರ್ಡದ ಮುನ್ನಮೆ ಏಷಾಪಹಾರಂ ಮಾಡಿದೆ ಶಂ (ಸುಳುಮಾ- ೭-೪ ನ); 
ನಾಳೆ ಪಡುವಣ ತರಣಿ ತೊಲಗದ ಮುನ್ನ ಕೊಲುವನು ವೈರಿ ಸೈಂಧವನ 
(ಕುನ್ಮಾರ್ರೋ 6-48). ೪. ಅಂ ಜನನೀಚರ ಲಲಿತಾಂಗದೇವ 


(ಕುಸುಮಾ. ೦೩-೭೪)- 


ಮುನ್ನ 


ಮುನ್‌, 


ನೊಳನುಬಂಧಿಸಿದ ಮೋಹದೊಳು ನಿನ್ನ ದೇವನಪ್ಪ ಶ್ರ 
ರ್ವರ್ಲಲಿತಾಂಗದೇವರಂ ಪೂಜಿಸಿದೆಂ (ಕಾರಂತ. ೨೦) ; ಧರೆಯಂ ದ್ವಾಪರ 
ದೊಳ್‌ ವದಾನ್ಯತಿಲಕಂ ಲೋಕೋತ್ತರಂ` ಮುನ್ನ ಭಾಸ್ಕರಪುತ್ರಂ ನಿಜ 
ದಾನದಿಂ ತಣಿಪಿದಂತೀರೇಬ್ಮ ಹೀಭಾಗಮಂ ದೊರೆವತ್ತುತ್ತಮಭೋಗದೊಳ್‌ 
ಈ ವಿಧಿಯೆ 


ಮುನ್ನಾವ ನೋಹಿಯನಳೆ 


*ತ್ತೃದವಂ (ಕಕತ. ೬-೦೦) ; 
ಕಟಾ ಸುವ ಸೇರದು ತನಗೆ 
ಭವಸಪಸ್ರದಲಿ . ೬, ಎನುತ ಮಿಗೆ ಮಜುಗಿದನು. ಧೃತರಾಷ್ಟ್ರ (ಕುಲಾಲ: 
೬೬). ಮುನ್ನಂ; ೧. (೪). ವಿ. ನಾಭಿರಾಜಂಗೆ ನಂಜ್ಯಾಭಿಜೇಕಂ 
ಗೆಯ್ದು ಮರುದೇವಿಗೆ ಮಹಾದೇವಿ ಪಟ್ಟೀಗಟ್ಟಿ ಪೂಜಿಸಿ ಮುನ್ನಮಜು 
ದಿಗಳುಟೆನೆ ವಸುಧಾರೆಯುಮನಯೋಧ್ಯಾಪುರದೊಳು ಸುರಿವಂತು 

ನೆದಂಗೆ ಬೆಸಸಿದೊಡೆ (ತಾಫುಂಪು: ೩0). ೩. ಸಕ್ಕದಮಂಂ ಪಾಗದೆಮುಮಂಪಕ್ಕುಂ 


ಬಗೆದಂತೆ ಸಮಜ ಪೇಟಲ್‌ ಮುನ್ಮಂ ನಿಕ್ಕುವಮೊಳವಪ್ಪುಡೆಟ್‌ಂತಕ್ಕಂತವ 


ಪಾಂಡವರಿಗೆ | 4 


ತಾ 


16 


ಅವ ಲಕ್ಷ್ಯಮಂಂ ಲಕ್ಷಣಮುಂ (ಕರಾ: 0-90) : ಮುನ್ನಂ 


ಶರಮಂ ರನ್ನದ ಪಡಲಗೆಯೊಳಿಟ್ಟು ನಿಜಪರಿವಾರಂ ತನ್ನುಳ್ಳನಿ: 
ಭಯ: 


ಭಯನ್ನಡುಕಮನೀಯೆ ಬಂದು ಕಂಡಂ ದಿವಿಜಂ (ಆ೭4- 03-000) ; ಈ; 
ಜುನಂಡಿಯಂ ಲಾಲಿಸುತು ಬಾಲೆ. . - ಮುನ್ನಂ ಕಾಣಿಸಿಕೊಂಡ ದಿಷ್ಕ 
'ರುಷನಂ ಮನದೊಳ್‌ ಜಾನಿಸಿ ಃ 
ಂದಡಿಯಿಟ್ಟಳ್ಳ (ಅದ್ಭುತ. 03-30), ೪. ಭೂಪಮರ್ನ್ಮನ್ನಮಿಂತಾರ್ವಿ 
ಗೋಧಿಗಳೆಂ ಸಾಧಿಸಿ ವೀರಮಂ ತಳಿದರ್‌ (ಎಾ- ೫111, ೩೨೯೧೨ ; 99) ; 
ನುಡಿ ಮುನ್ನಂ ಸ್ಪಷ್ಟಮಾಗಿರ್ದುದು ಬಲಿಕವಿ;ದಸ್ಪಷ್ಟಮಾಯ್ತಗ್ನಿ ಶಾಪಂ 
ಗುಡಲಲ್ಲಿಂದಿತ್ತಲಿಂತೀ ಶುಕಸಮಿತಿಗೆ (೫ರಂಪೂ. ೬೬) ; ದಂರ್ಧರೆದುಖಿ 
ಮೆನ್ನನಲೆವಂತುಂ ಮುನ್ನಮೇಗೆಯ್ದೆನೋ (ತುಳುಪೂ. ೪-೦): 
ಮುದಂ, ಮುನ್ನಮುನ್ನ (ದ್ವಿರುಕ್ತಿ) 2 


೧- ಮುಂದು] 
ಮುಂದಕ್ಕೆ ; ತುಂಬ ಮುಂಭಾಗಕ್ಕೆ 


ತವಸಿಗಳೊಳೊರ್ವಂಗೆ ಸರವನಿಕ್ಯುವೆನೆಂದು 


aan 


qx 


; ಹೆಡೆ ನಿಮಿರಿ ಹರಿವಂತೆ 
ಸೇತುಸರ್ಪಂ- ಕ್ಷಣಕ್ಷಣಕೆ'ದುುಂಮಂಂ ಬೆಳೆದು 


ಹರಿದುವಾ (ಶ್ರೀರಾಮಾ | 25 
೫೯೨-೨೨೦). ೨. ಮೊದಮೊದಲು; 
ಕಾಲಕ್ಕೆ ಪಾಹಾಣ ಪರುಷವಪ್ಪುದು ನೋ! 

ವೆ. ಆಚ್ಚೊತ್ತಿದ ಭಾಗದೆನ 

ವೆ ಅಚ್ಚೊತ್ತಿದ ಭಾಗ್ಯವೆನ್ನ 


ಡಾ (ಪಸಂ. 301-೯೩3). 
ಮುನ್‌ "ಮ್ಯೂ' ನೋ. 


ಮುನಿಷಿ, 


[ಮುನ್‌] 


30 


ಮುನಪಿ- ಮುನು 


ಮುನ್ನಿ (ನಾ). ೧. 
ಬರೆಹಗಾರ ; ಲೇಖಕ: ಮೊಕಾಂ ಬೆಂಗಳುರು ಖದು ಸುರಪ ಮುನಶಿ 
(ಎಕ: ೪1. ಕೊನೆ, 96-39; 1501); ಅಶ್ವಥನಾರಣೈಯ್ಯು ಮಂನಶಿ (ನಲಂ: 


೧೯೩೦-೪೭: 1೫12). ೨. (ಅರಬ್ಬಿ, ಪಾರಸಿ ಭಾಷೆಗಳನ್ನು ಬಲ್ಲ) 


ಗುಮಾಸ್ತೆ : ಕಾರಕೂನ: ಮುಸಶಿಯು ಚಮನಲುಲನನ್ನು ಕರೆಯ|,, 
ಬೇಕೆಂದು ದಫೆದಾರನಿಗೆ ತಿಳಿಸಿದನು (ಎಂಕ. ೧೬). ಮುನಹಿ ; ೧. 
ಸುಬ್ಬರಾವ ಮಂನೆಪಿ (ಮಕರಿ. ೦೯೨೯ ೪9-95; 1813). ೨. ಕಿರಿಯ 


ದಿವಾನರು ಅದನ್ನು ಚಂದವಾಗಿ ಓದಿ ನೋಡಿ ಮುನಿಯನ್ನು ಕರೆಸಿ... 
ನುಡಿದನು (ಪಾಗ್ಗೇವಿ- 085); ಮೂರುವಿಧದ 
ಕೊಂಡು 'ಆದರ ಯೋಗ್ಯತಾನುಸಾರವಾದ ಸಂಬಳವನ್ನು ಕೊಡುವುದು 
ತಿಣ್ಣವಾಗಿತ್ತು (ಮುಸುಗ- ೪೩). ಮುನಿಷಿ; ೨. ಓರ್ವ ಮುನಿಷಿಯಂ 
ಕರೆದುಕೊಂಡುದ್ದೂರಿಗೈದಿ (ಕರ್ಕಾವಿ- ೩೧-೬೮). ೩. (ಪಾರಸಿ, ಅರಬ್ಬಿ 
ಭಾಷೆಗಳ) ಶಿಕ್ಷಕ: (8). ೪. ಕಾರ್ಯದರ್ಶಿ ; ಕಾರಭಾರಿ: 4): 
ಮುನುಷಿ : ೨. ಕೋರ್ಟಿನ ಮುನುಷಿಯೊಬ್ಬನು ಪ್ರಮಾಣವಚನಗಳನ್ನು 
ಪೇಳಿಕೊಡಲಾರಂಭಿಸಿ (ಗಮಕ. ೧೬೮; ಶೀಲವತಿನೀರ್ಕಟ್ಟೈಯ ' ತಾಣದಲ್ಲಿ 


ಒಬ್ಬ ಸಾಮಾನ್ಯ ಮುನಃಷಿಯಾಗಿದ್ದೆ - ಹೆಸರು ಶೇಷಾಚಲ: 


ಮುನಿಗಳನ್ನು ಇರಿಸಿ. 


ಸ ಲದ ಪಂಜ 
ಗಳು ಫಾರಸಿ, ದಕ್ಷನ ಕನ್ನಡ ಭಾಷೆಗಳನ್ನು ಚೆನ್ನುಗಿ' ಬಲ್ಲವರಾಗಿಯೂ 
ಇರುತ್ತಿದ್ದರು. 9). ೫. ಬೇರೆ ಬೇರೆ ಭಾಷೆಗಳನ್ನಾಡುವವರ 
ಮಾತುಗಳನ್ನು ಭಾಷಾಂತರಿಸಿ ಪರಸ್ಪರರಿಗೆ ತಿಳಿಸುವವನು : 


(ಕೈ ಸೆಕೆ vo 1). 


[+ ಪಾರೆ. ಹಿಂ. ಮುನಿ 
ಮುನಷಿ `ಮುನಶಿ' ನೋ. 


ಮುನಸಿಪ ` ಮುನಸೀಫ ` ನೋ. 
ಮುನಸಿಫ “ಮುನಸೀಫ' ನೋ. 


“i 


ಮುನಸೀಫ್‌ ಸೀಫ ' ನೋ. 


ಮುನನೀಪ್‌ ಖುನಸುಹ್‌ 
ಮುನನೀಫ್‌. ಮುನಸುಫ್‌. 


ಮಬನ್ಸೀಫ್‌ (ನಾ)- ಕೆಳದರ್ಜೆಯ 
ನ್ಯಾಯಾಲಯಗಳಿಗೆ ಬರುವ ವೃವಹಾರಗಳನ್ನು ಇತ್ಯರ್ಥಗೊಳಿ 
ಸುವ ನ್ಯಾಯಾಧೀಶ : ಈಗಿರೋ ಮಂನಸೀಫರು ಅವರಿಗೆ ಬೇಕಾದವರು 
(ತಂಠತೋ, ೦೫); ಹೆಂಗಸರು ಮಾದುಲೇದಾರ - ಮುನಸೀಫರಾಗುವರು 

ಹಳೆಮುನಸೀಫರಿಗೆ ವರ್ಗ ಆತು ಅಂತ ಚಹಾ 
ಕೊಡ್ತಾರೆ ವಕೀಲ್ರೆಲ್ಲ (ಹಕ್ಕೊಂದ: ೦೯): ಮುನಸಿಪ'; ಅಂಕೋಲಾಶಾಲೂಕ 
ಮುನಸಿಪರು ಹರತಿ ಲಕ್ಷುಮಯನವರು (20ಳಣ- 


(ಸೋಂ. 3೦೪); 


೦೯೪೦, ಕುಮಟ, 
0೦೩-೬; 2771). ಮುನಸಿಫ : ಗ್ರಾಮ ಮಂನಸಿಫನು ಗ್ರಾಮಕೋರ್ಟಿನಲ್ಲಿ 


ದುಖಲ್ಮಾಡಲ್ಪಟ್ಟ ವ್ಯಾಜ್ಯಗಳ ಒಂದು ರಿಜಿಸ್ಪರನ್ನು ಇಡತಕ್ಕದ್ದು 
(ಗ್ರಾಮಾಕ- ೧), ಮಂನಸೀಫ್‌ ; “ ಪ್ರಡ್ವಿವಂಕಃ, ಅಕ್ಷದರ್ಶಕಃ - . , 
ನ್ಯಾಯನಿರ್ಣಾಯಕನ ಹೆಸರುಗಳು. ಜಡ್ಡಿ.  ಮುನಸೀಸ್‌.ಧರ್ಮಾಧಿ 


ಕಾರಿ” (ರಂ ೨೩೬). ಮುನಸುಫ್‌ ; ಮುನಸುಘ್‌ - ಗ್ರಾಮದ 
ಆಧಿಕಾರೆಗಳನ್ನು ಚಲಾಯಿಸತಕ್ಕವನಿಗೆ ಮುನಸೂಫ್‌, ಗ್ರಾಮ 
ಮುನಸೂಫನೆಂದು ಹೆಸರು (ಗ್ರಾಹಕ. 0). ಮುನಸೂಫ್‌ : ಮೇಲಿನ 
* ಮುನಸುಫ್‌ * ಉಲ್ಲೇಖದ ಪ್ರಯೋಗವನ್ನು 


ವಿರ 


ನೋಡಿ. 


ಮುನಸೂಫ : ಚಿದೂ . . -.'ಸಹೇಬ ಆಗಲಿ ಮುನಸೂಘ ಆಗಲಿ 
(ಮುತ್ತ್ಮರಿ. ೭). ಮುನ್ನೀಫ್‌ : * ಮುನ್ಸೀಫ್‌ಕೋರ್ಟು ' ಪರಾ, 


[ ಅರೆ. ಹಿಂ. ಮುನ್ಸಿಫ್‌ ; ಮರಾ. ಮುನಸಫ್‌, ಮುನಸಿಫ್‌, 
ಮುನಸೀಫ್‌, ಮುನಸೂಫ್‌, ಮುನ್ಸಫ್‌ ] 

ಮುನಸುಫ್‌ ' ಮುನಸೀಫ " ನೋ. 

ಮುನಸುಫ್‌ಕೋರ್ಟು " ಮುನ್ಸೀಫಘ್‌ಕೋರ್ಟು' ನೋ. 

ಮುನಸೂಫ್‌ " ಮುನಸೀಫೆ' ನೋ. 

ಮುನಸೂಫ “ಮುನಸೀಫ' ನೋ. 

ಮುನಾಫೆ (ನಾ)- ಲಾಭ; ಫಾಯಿದೆ; ಆದಾಯ: 


ಯಿರಿಸಿ ಮಾರಿದ್ದೆಂಬುದೇ ಇಲ್ಲ (ಐಕುದಾ- 9೬); ಹತ್ತಿಪ್ಪತ್ತಕ್ಕೆ ಟಕ್ಕರ್‌ 


ಅವೆರು ಮುಂನಾಷ 


[ದ ಆಡ. ಮಂನಾಫಲಡಯ್‌ಸ್‌, ಮುನ್ನಾಥಲೆ: ವ. 

ಹಿಂ. ಮರಾ. ಮುನಾಫಾ] 
ಮುನಾಸಬು (ಗು). ೧. ಉಚಿತವಾದ ; ಸೂಕ್ತ ; ತಕ್ಕುದಾದ: ಈ 
ಹದಿನೇಳು ಸ್ಟೈಳಗಳ ಪಾಳೆಯಗಾರರಿಗೆ ಅವರವರ ಸ್ಥಿತಿ ತರಗತಿಗಳಿಗನು 
ಮಾಹೇಯಾನಾ ಮರ್ಯಾದೆಯ ತಲಬು 
ೊಕರೂರಾಯಿತು (ನುಶಾನಂ- 11, 03). 


ವೆ, 
ಸೂಕ್ತತೆ; ಕುಳದ ಆದಾಯ 


ವಿನಹ 


ದ ಒಂದು ಪೈ ಮಂನಾಫೆಯಿಲ್ಲ (ಶಕರು, ೩೬). 


ನ್ಪಲ, ಮುನಾಫಾ ; 


ಮುನಾಸಬು (stipend) 
(ನಾ). ೨. ಅರ್ಹತೆ; 
ಮುನಾುಸಬಿನಂತೆ ವಾರದ ದಿವಸದ ಗುಡ್ಡೆ 
೬೬ ೬ ಸಲ್ಲುತ್ತಿತ್ತು (ಪಾಳಗಾ- ೩೪)- 

[+ ಅರ. ಹಿಂ ಮುನಾಸಿರ್ಜ ; ಮರಾ. ಮೆಂನಾಸಬ್‌ ] 


ಮುನಿ 


ೋಪಗೊಳ್ಳು : “ 


ಖುನಿ, (ಕ್ರಿ). ೧. ಸಿಟ್ಟಾಗು; 


ತಪಸ್ವಿನಿ ಚ” (ಕುಣ); ಆಳಂದಬೇಡದುಜುಸಾಸಿರನುಮಾನ್‌ 
ವಾಹನನಾಳುತ್ತುಂ ಬಾಯ್ಕೇಳದಿರೆ. ಮುನಿದು ಕೆೊಲ್ಲಿಪಲ್ಲವನೊಲವ್ನ 


ನೊಟಮ್ಹುರಾದಿತ್ಯನ್‌ ವೆಸಸಲ್‌ (ಎಳ- ೪111, ಸೊರೆದ್ಬ ೦-೩; ಸ2- ೧0೦); 


ಒಸೆಗೆ ಮೇಣ ಮುನಿಗೆ ಮೇಣವರೆಲ್ಲರುಮಂತೆ ಬಗ್ಗಿ [ಸುಗೆ] ಮತ್ತುಬ:ಯ 
ಲಾಗದು (೪೫, 0-048) ; ಮುನಿದಿರ್ಪತ್ತೊಂದುಸೂಜಿರಾ ಕ್ಷತ್ರಿಯರ 


ನಿ ಕೊಂದಿಕ್ಕಿದಾ ರಾಮನಿಂದಿತ್ತ ನರೇಂದ್ರರ್‌ ಪೊಕ್ಕರಿಲ್ಲೊರ್ಬರುಂ 
(ಗಡಾಯು- ೧-೨ ಅವರಿವರ ಹವಣಲ್ಲ ಗುರು ಮುನಿಡವಗಡಿಸಿದರೆ ನಿಲುವ 
) 


ರ, ಮುನಿದರೆ' ಮಾರಿ (ಗಾರೆ 


ನಾವನು (ಕುವ್ಕಾಲ್ರೋ- ೪-೨3); ಒಲಿದರೆ 


೨. ಅಸಮಾಧಾನಗೊಳ್ಳು ; ಬೇಸರಹೊಂದು; ಜುಗುಪ್ಸೆ 
ಪಡು: ತನ್ನ ಕರಿ ಮಾಡಿದಪರಾಧಂ ತನ್ನದೆನುತಂ ಹೆದಜ್‌ ಚೋಳನು 
ಪರಿ ತನ್ನ 


ತನ್ನ ಜೀವಕೆ ಮುನಿದನಂತಾಗಿ (ಬಸು. ೨೨-೨೦) ನೊಂದನೀ 
ಕಂಗಳೆ ವಂದೆ ನರಪತಿ ಪಾರ್ಥನಿನ್ನೇನೆಂದು. ಮುನಿದನೊ 
ಎಂದಳಲಿದನು. ಭೀಮ (ಕುತ್ಕಾಕ- ೦೨-೭). ಹಿ. ಹೊಟ್ಟೆ ಕೈಿಕಿಚ್ಚುವ: 
ಮತ್ನರಿಸು : ಒಡೆಯರ ಸಿರಿಯಂ ಕಂಡೊಡೆ ಬಡವರ ಮುನಿವಂತೆ ನರಕ 
ಗತಿಗಿಚಿವವರುಂ ತಡೆಯದೆ ನಿರ್ವ್ವತಿಸುಖಿದುಂ ಪಡೆವವರಂ 
ಗಳುಂ ಕಡುಗಾಯ್ವರ್‌ (ಠರೋನ್ಮು. ೧೦-೪೮), ನಿಮ್ಮವರೊಡನೆ 
ವರ ಕಂಡರೆ ನಾನವರಿಗೆ ಮುನಿವೆ ನೋಡಾ ಕಪಿಲಸಿದ್ಧ ಮಲ್ಲಿನಾಥ ನೀನೆವರಲ್ಲ 
ಇಪ್ರೆಯಾಗಿ (ಸಿಕ್ಕು. ೩೨-೧೭೪): ಈರ್ಟೈಗೆ - ಕವಿಗೆ. 
(ಕನುದ, 0೩೦ ಶ್ರಜೋ), ೪. ಪ್ರತಿಭಟೆಸು : ಮಲೆ: ಮುನಿದಿದಿರಾ: 
ಶರಣ್ಣುಗೆ ಮನಮೊಲ್ಲುದನೆರೆಯೆ ಫಲ್ಲುಣ(ನ)ಂ ಧಾತ್ರಂ ಕರ್ಣ್ಣನೆನಲ್‌ 
ಗೊಜ್ಜಿಗಭೊಪಾಳಿನನೆಯ್ದು: ವ ಭೂಮಿಷ[ಳಕ]ರ್ಕ್ಯಿಲರೊಳರೇ (ಎಇ. ೫111, 
೩೩೦-೦೦; 9೫೪): ಸಾಕಿನ್ನಿವ! ಸರ್ಜುಗನು ವ. ಮುನಿದಡೆ 
ಗೆಲುವೆನಂಜದೆ. ರಥವ 
ರಾಮಂಗೆ ಮಲೆತರೆ ಮಠಣವಹೆದು (1980. ೦೪-೨೪)- | 
ಮುನಿವರ ಸಿಂಗ « ಪ್ರತಿಭಟಿಸುವವರನ್ನು ನಾಶಮಾಡುವದನು :| 
ಒಂದು ಬಿರುದು : ನುಗುನಾಡ ರಾಘವಂ ಮುುಗಿದರ ನಿಲ್ಲು: 
ಚಣ್ಣವಿಕ್ರಮಂ (ಎಕ. 111 (ಓ), ಜಿಗ್ಗ್ಡಡ. ೬೦ 
[ದೇ.॥ ತಮಿ. ಮಲ. ತುಳು. 
ಮುನ್ಶಿ (ನಾ). ೧. ತಪಸ್ಸನ್ನು ಆಚರಿಸುವವನು ; ಖುಷಿ: ತಪ್ವಿ : 
“ಷಿ ಶ್ರಿಕಾಲದರ್ಶೀ, ಮುನಿ. ವಂಚಂಯಮಃ ಎ ಈ ೪ ಯುಷಿಗರ್ಳ" 
(ತರಪ: ೩5-೨೩); ಮೆನಿವನೆಮನೆ ಬಿಸುಟುವು ಮನಂ ಮುನಿಯರ 
ಸೋಂಕಿಲೊಳೆ ಒಳೆದ ಸಿಗಂಗಳ್‌ ಮುದ್ದಿನೊಳಡರ್ವ ಪಿಡಿವ ಗುರ್ದುವ 
ಮನೆಗೆಚಿಿದನಿತರ್ಕಮಲಸಿ ಮರುದಾತ್ಮಾಜನು (ಕಂಠೂ. ೨-೬) ; ಬೆಟ್ಟದ 
ಮುನಿಯಂ ನೆನೆದೊಡ 
(ಕೇರಿ ೦-೦೬): ಅಂಬುಧಿಯ ಮಂನಿಯಾಪೋಷಣದ ಕೊಂಬಲ್ಲಿ ಚುದ್ರ 
ಮನಡ್ಡಬಂದನೆ (0%. ೨೫). ವಿಶೇಷವಾಗಿ ವಿಷ್ಣು, ಶಿವ, ನಾರದ, 
ಭರತ, ಅಗಸ್ತ ys ವ್ಯಾಸ. ಪಾಣಿನಿ. ಅರ್ಹಂತ, ಬುದ್ಧ 
ಮುಂತಾದವರಿಗೆ ಈ ವಾಚಕವನ್ನು ಬಳಸುತ್ತಾರೆ. ೨. (ಏಕಾಂಗಿ 
ಯಾಗಿದ್ದುಕೊಂಡು) ಮೌನವ್ರತವನ್ನು ಆಚರಿಸುವ ತಪಸ್ವಿ. ೩. 
ದರ್ಭೆ. ೪. ಒಂದು ಬಗೆಯ ಮರ ; ಪಲಾಶ; ಮುತ್ತುಗ. ೫. 
ಮಾವಿನ ಮರ. ೬. ಪ್ರಿಯಾಲದೃಕ್ಷ; £ ಇನ್ನೂ ಅನೇಕ ಬಗೆಯ 
ಮರಗಳಿಗೆ ಈ ಹೆಸರುಂಟು : ಅಶೋಕ ಬದಶಿ ಮಂದಾರ ಸುಪಟೀರ 


ಡು; 
ಕಂಡೊಡಾ 


ಸರಸಾಗಿಪ್ಪ 


ಕವಿ ಮುನಿವೆಂ 
ಗೆ 


ರವರಲೆ್ಲಿ 


ರವರಲ್ವೇ ಸಾಧದನು 


ಬಾಧವಃ 


ಹರಿಸು (ಕುವ್ಮಾರ್ರೋ. ೪-೩೬) ; ಮುಂನಿಯೆದಿರ: 


ಪ.ತಿಚಟಿಸು 


ಮಾಚಕದಾವಳಾ | 


ಮುನಿ] 


ಮಟ್ಟವು ರಾಕ್ಷಸ ಪಿಶಾಚಿ 


ವಿಷಮಾಹಿಗಳುಂ] 2: 


10 


25 


40 


ಮುನಿ ಮಾತುಲುಂಗ . ಹೊನ್ನೆಯಿಂದಾ ಬನಂ ಕಣ್ಣಿಸೆದುದು. 
(5006: 4-06), ಹ. [ಜೈನ] ಶ್ರಮಣ; ಸವಣ : "ವ 
ತಪೋಧನಃ . , . ಶ್ವೇತವಾಸಾಃ: ಸಂಯತಃ - ಈ ೯ ಸವಣರ ಪೆಸರ್‌” 


'ಮುನಿಮತ (ನಾ). 


ಮುನಿಯಿಸು 


ಆ ಮುನಿನಾಥಂ 
ಗುಪ್ತಿಯೊಳ್‌ 


ಭೋಂಕನೆ 


ತ್ರಿಗುಪ್ತಿಯೊಳ್‌ ನೆರೆದಂ ಈ 
ಮಂತ್ರ ನೆರೆದು (2೪. ೬-೪ ಪ) 
ಮುಖ್ಯರ ಬರವ: ಕಂಡು (ರರ್ಕಾನ್ನು- ೯-೦3). 
ಐದುವರ್ಗದ ಗುರುಗಳಲ್ಲಿ ಒಬ್ಬ: ಪಂಚಪರಮೇಷ್ಮಿಗಳಲ್ಲಿ 


ಸಿದ ದೆ 
ತೆ 


(ಹಂಡು: 3೬-೦೯೦); 


ಒಬ್ಬ 


ಕೊಂಡಕುಂದಾ: 


ಮುನಿಜನದೋದಿಸಿದೋಜೆಯೊಳನುವದಿಪುದಿದೊಂದೆ 

ಕಮೆಂದೆನಗಿನಿಸನುಗ್ರಹಂಗೆಯ್ಗೆ ಕರುಣ 
7 

ದಿಂ ಮುನಿನಿವಹಂ (88. 0-03); ಅರ್ಹತ ಮುನಿ(ಸಿದ್ದ), ಆಚಾರ್ಯ, 


ನ್ನ ಯನಂದನವನಶು! 


'ದನೆವನಶು! 


ಉಪಾಧ್ಯಾಯ, ಸಾಧು ಇವರು ಪಂಚಸರೆಮೇಷ್ಲಿಗಳೆ (ಹಿಂದಕ. ೯೦). 
೯. [ಗಣಿತ] ಏಳು ಎಂಬ ಸಂಖ್ಯೆಯ ಸಂಕೇತ : ಗಿರಿ ಮುನಿ. . . 
ಪರ್ವತಾದ್ರಿಯೇಟಜಿ ನಾಮಂ (ತೃತಶಾ- ೪-೬): ೧೦. [ಕಾಮಶಾ] 


ಸ್ತ್ರೀಯರ ಹನ್ನೆರಡು ಬಗೆಯ ಮನೋಧರ್ಮಗಳಲ್ಲಿ ಒಂದು: 
ಶಾಂತಸ್ವಭಾವ : ಸುರ ಯಕ್ಷ .. - ಮುನಿ ಪಿಶಾಚ ರಾಕ್ಷಸ ಕಿನ್ನರ 
ಖರಮೆಂಬ ಪೆಸರ ಪನ್ನೆರಡುಸತ್ತ್ವದ 


*ಮುನಿಸೆತ್ತ,' 


ಬಗೆಯನೊರೆವೆನು (ಜನವ. ೫-೨೫). 


ಪರಾ: [ಸಂ.] 


ಮುನಿಕೊಲ್ಬೋಯ (ನಾ). ಒಬ್ಬಾ; ತವ ಹೆಸರು: ಮುನಿಕೊಲ್‌ 
ಬೋಯಸ್ಮ ಭಾರದ್ವಾಜಗೋತ್ರ ಶನ್ನಶರ್ಮ್ಮಣ ಐಎಕ್ಕಂಶಃ (26 111, 


೧೪ 665) - 


ಸ 1] 
ುನಿನಿವೇದಕ (ನಾ). ತಪಸ್ವಿಯ ಆಗಮನವನ್ನು ಶಿಳಿಸುವವನ: 


೬.೬. ಆ ಮುನಿನಿವೇದಕಂಗೆ ನೃಪೇಂದ್ರಂ (ಉತರು 0-೮೬)- 


[ಸಂ.] 
ತಪಸ್ವಿಗಳಲ್ಲಿ ಮುಖ್ಯನಾದವನ. 


ಬುಡು 


ರಾಗಮಂ 


ಮುನಿಪನೆ: (೪೭೦- ೨-006): ಮುನಿಂ 
'ಮಾಸಾಂತರದೊಳನುನೆಯಂ  ವಾರಿಸಲ್ಮೆಂದು ಪೊಕ್ಕೊಯ್ಯನೆ 
ಚರ್ಮಾಮಾರ್ಗದಿಂ ಬರೆ (೧೫ರ. ೫-೬೪); ಅತಿಪ್ರಮುಖದಖನಿಪಶ್ಶೇಣಿಗಳ 
ವಾಯ್ಯನಸುಗಳಿಗೆ ಕ್ಷೀಣಪದದಲಿ ಮಾಜ್‌ ತೋಜಿವ ನಿರುಪಮಿತಮೂರ್ತಿ 
[ಸಂ.] 


ಸೊ: 


(ಐಸು: 30-೬0): 
ಮುನಿಮ “ಮುನೀಬ' ನೋ- 
೧... ಖುಷಿಯ ಅಭಿಪ್ರಾಯ.- 


೨. [ಛಂದ] ಇಪ್ಪತ್ತಾರನೆಯ ತಿ ಎಂಬ .ಛಂದಸ್ಸಿನಲ್ಲಿ 


ಮತ. 


ಉತ್ಕ 


ಹುಟ್ಟುವ, ಒಂದು ಪಾದದಲ್ಲಿ ಇಪ್ಪತ್ತಾರು ಅಕ್ಷರಗಳಿಂದ 
ಕೂಡಿರುವ ಒಂದು ಪರ್ಣವೃತ್ತ : ದಿನಮಿತಲಲಿತಪದೋಕ್ತಿಗಳಿಂ 


ಜನಹಿತಿಂತಿದು ಮುನಿಮತಮೆಂಬುದು (ರಂರೋಂಂು- ೨-066). [ಸಂ.] 
ಮುನಿಯಿಸು. ಮುನಿಸು (ಕ್ರಿ). ೧. ಕೋಪಗೊಳ್ಳುವಂತೆ ಮಾಡು; 
ಸಿಟ್ಟು ಬರಿಸು ; ಮಂನಿಯಿಸಿವಂ ಕರಂ ಪಿರಿಯನಪ್ಪುದು ಬೇಟ್ಟನೆ 
ಬೇಟ್ಪಿ ವಸ್ತು ಕುಂಚನಗಿರಿಯಿಂದಮಗ್ಗಳಮೆನಿಪ್ಪುವಾದೊಡಮೇನೊ . , , 
ದೊರೆಯಾರರಿಕೇಸರಿ ನಿನ್ನಪೋಲ್‌ ಪೆಚಿಂ (ಶಂಶರಾ -' ೫-೭೭); ಮುನಿಯಿಸಿದ 
ರಾತಿಯಂ  ಕೊಲ್ವೆನೆಂದು ಣ್ಲಂತೆ ಪೂಣ್ಣೆ ಕೊಲಲೇಂ 
ನಿನಗಲ್ಲದಿಂತು ತೀರ್ಗುಮೆ (ಗಂಯಂ. ೦೦-೮); ಮುನನಿಯಿಸುವೆಂ ಸಪತ್ನಿಯ 
ರನೆಂದಮರದ್ರುಮದೊಂದು ಪುಷ್ಪಮಂ ಮುನಿ ಹರಿಗಿತ್ತೆಂ (ಸಳ. ೦೩-೪). 
ಮುನಿಸ್ತು: ೧: ಮುಖನಿಯದ ಕೂರದ ಮುನಿಸದ ಮುನಿಪತಿ ಭಾವಿಸೊಡೆ 


ತಪ್ಪದೆ 
ದೆ 


ತಾನೆ ಜಿನಪಶಿಯಲ್ಲೆ (ಸುಕುಮಾ- 9-೩೭);  ಮರಿಚೋದೃವನೀ ಸರೋಜ 
ವಳಾಯತಾಕ್ಷಿಯ ಮೂಗಿನಾಕಾರಮಂ ನೆಅಕಿ ಪೋಲ್ತಿರೆದುಆ್‌ ನೋಡಿ 


ಸಂಪಗೆಗಳ್ಳೆ ನಿಷ್ಕಾರಣಂ ಮುನಿಸಿರ್ದನಪ್ಪುದಜ್‌ಂದದೇಂ ಮನದಬ್ಯಜ್‌ಂ 
ಸಾರಲಣ್ಮದೆ ಭಾವಿಸಂದವನೊಂದು ಪೊರ್ವವು ತುಂಬಿಗಳಿ (ಛರ್ಮಾಮ್ಮ. 


೩-೦೬೨ ಕಶಕ) ೨. ಕೋಪಗೊಳ್ಳು : ಸಿಟ್ಟಾಗು : ಇಂತು ಪೊಯ್ದಪೆ 


೭೨೬೭ ಮುನ್ನಡಿ 
ನಿಂತು ಬಯ್ತಪೇ ಮುನಿಸಿದೊಡೆ ಶಿಳಿಪಿ ರೆಶಿಯ ಕಾಲಪಜಿಬಿಂತು ಗಿರೆ ಕಡೆಗಣ್ಣ ಪದೊಲೈಮ್ಮನೆ ರಕ್ಟ್ರಾಂಭೋಜರುಚಿಯ 
ನೆರೆದಪಿನವನೊಳ್‌ (50. ೧೯-೪೧); ಚೆಂತೆಯಾದರ್ನುನು ಯಾರಿಗೆ | ಗೊಳ್ಳುಂ (ಕ20- 0-48) ನಿಮಗಂ ತಮಗಂ ಮುನಿಸುಂಟೆ ಕಾಯ್ದ 
ಹೇಳಾಲಿ ಅತ್ತೆ ಎಂದಾರೆ ಮಂನಿಸ: ಸಿಡಕ್ಕಾಳು (೫೧ಕೆ. ೬೪). ಬೆನ್ನೀರ್‌ ಮನೆ ಸುಡದೆಂಬೊಂದು ನುಡಿಯ ಪೋಲ್‌ ಕುರಂರಾಜಾ 
[ಮನ್ನಿ «ಎ - ಇಸ್ಯು)] | (ಶಶ ೯-೩6) 2 ಕಂದ ಮನ ಮುನಿಸಿಲ್ಲಲೇ ನಾವೆಂದ ನುಡಿಗೆ (ಕುಣ್ಮೀ- 
ಮುನಿವಧು (ನು). ಖುಷಿಯ ಹೆಂಡತಿ; ಯಪಿಪಶ್ನಿ - ಮುಖವದ್ದು 5] 4): ಕೊಟ್ಟು ಬರುವ ನಿಷ್ಠುರಕ್ಕಿಂತ ಕೊಡದೇ ಬರುವ ಮುನಿಸು 
ಗುತ್ತವಲ್ಲಭನನಿತ್ತ ಪುರೋಮಜೆ (ರರ್ಕುಖ. ೨-00); ಇನ್ನು ಪಾಂಡವ] 


| 
ರಾಜ್ಯಸಿರಿಯೆಮಗಿನ್ನು ಲೇಸಹುದಕಟ ದೈವದ ಗನ್ನಗತಕವೆಯೆ:ನುತ ಹಿಗ್ಗಿ ತು| 


ಮುನಿವಧೂನಿಕರ [ ಸಂ. ಮುನಿವಧೂ ] 

ಮುನಿವಾಳು (ನಂ). ಯಷಿಯ (ಶಾಂತವಾದ) ಬಡುಕು.-ಜೀವನ ; 
ಮನೆವಾಳು ಸಾಕಾಯ್ತು ಮುನಿವಾಳು ಬೇಕಾಯ್ತು (ರಕತ. ೫3-೧0೪). 

[ಮುನಿ .. ಬಾಳ್ಕು (ಎ ಬಾಲು) ] 

ಮುನಿವೃಕ್ಷ (ನಾ): ಒಂದು ಬಗೆಯ ಮರ: ಅತ್ತಿಯಾಲವು ಅರಳಿ | 
ಮತ್ತಿ ಮಿಷುಕ್ತಿ ಮುತ್ತುಕವು ಮುನಿದ್ಮಕ್ಷೆ (ಚಂ 0೨೯). [ಸಂ] 

ಮುನಿಷಿ "ನೋ. 

ಮುನಿಸತ್ತ (ನಾ). ೧. ಯಷಿಯ ಚೈತಸ್ಯೆ, ೨. [ಕಾಮಶಾ] 
ಸ್ತ್ರೀಯರಲ್ಲಿರುವ ಹನ್ನೆರಡುಬಗೆಯ ಮನೋಧರ್ಮಗಳಲ್ಲಿ ಒಂದು; 
ಶಾಂತಸ್ವಭಾವ : ವಿನಯದ ವಿವೇಕದಿಂಪಿನ ಸೈರಣೆಯ ನುಡಿಯ 
ಜನನಿ ಜನಕರ್ಗಂಜಿ ನಡೆವ ಹಿತವ ನೆನೆವ ನಿರ್ಮತ್ನರದ ಘನ: 
ಮೂಾನಿನಿಯೆ ಮುನಿಸತ್ತ್ವದವಳ; (೩ನವ. ೫-೩4). 

ಮುನಿಸತ್ವ (ನು). ೧. ಇ ಮುನಿಸತ್ತ ೧. ೨. 
'ದೇವಸತ್ವ 


(ಕುಫ್ಯಾತ. ೦೯-೩೩) - 


ನ್ಮರಸತ್ವ ಸತಿಯರಿಂ  (೩ವೇಕ- 0೩) | 
| 
ಮುನಿಸಪ್ತಕ (ನಾ). 
ಗೌತಮ, ಅತ್ರಿ. ವಸಿಷ್ಠ ಮತ್ತು ಕಶ್ಯಪ ಎ: 
ಐಗಳು : “ಚತುರ ಸಭೆಯ: 


ಮದಜಕೊಳತ್ತಿ ಮುನಿವರನಧಿಕಂ (3322. ಸಸ, ೨6-೧3; 1225)- 
ಮುನಿಸಾನು (ಕ್ರಿ). ಕೋಪವನ್ನು ತಾಳು; ಕೆರಳು: 


ನೀನಿವಿತು ಮಂಸಿಸಾನು [ಣಂ ದುಡು) ವರೆ 


ಸಾಕಿನ್ನಾರು - 
ನ್ನಾರು “ಗ, 


(ಷಳತು ೫-೪) - ಮುನಿಸ್ಕು 4. ಅನ್ಕು ( ಆ ಆನ) ) 
ಮುನಿಸಿಪಾಲಿಟಿ. ಮುನಿಸಿಪಾಲ್ಚಿ. ಪಾಲಿಚಿ - ಸ್ಥಳೀಯ] 
ಆಡಳಿತಾಧಿಕಾರವನ್ನು ಹೊಂದಿರುವ ನಗರದ ಸಂಸ್ಥೆ: ಪುರಸಭೆ; 


ನಗರಸಭೆ : ಕೆಲವು ಮುಖ್ಯವಾದ ಜಿನಸಿಗಳ ಮೇಲಿ 
ಆಕ್ಟ್ರಾಯಿ ಎಂಬ ತೆರಿಗೆಯೂ ಸರ್ಕಾರದ ಮೊಹತರ್ಫ 
ಮುಂನಿಸಿಪಾಲಿಟಿಗಳಿಗೆ ಸೇರಿದುವು. (ಮಪಾನಂ- 11, ೦0೨): ಭಾರತೀಯರು 
ಎ. ೬ ಮುಂನಿಸಿಪಾಲಿಟಿಗಳು, ಜಿಲ್ಲಾಬೋರ್ಡುಗಳು- ಪ್ರತಿನಿಧಿಸಭೆಗಳು: 
ಇವು ಹೇಗೆ ಕೆಲಸ ಮಾಡಬೇಕೆಂಬುದನ್ನು ತಿಳಿದರು 

ಖನಿಸಿಪಾಲ್ಟಿ ; “ಮಂನಿಸಿಪುಲ್ಪಿ” ನೀರಿನ ಖಾತೆ 
ಸಂಪಂತಲ್ಲಿ (ಜಕ್ಕುಕು. 35)- ಮುನ್ಸಿಪಾಲಿಟಿ: ಮುನ್ನಿಪಾಲಿಟಿಯ 
ಮೇಲೆ ಪಾಪೆ ಹೂಡಿ, ಈ ಕಾಯಿದೆ ತೆಗೆದುಹಾಕುವ ಎಂದ: 
ಬಂದೀತು ? (9೨೩ರ: ೬)- 


ಟಾರತಿ 


(ಕಾರದ. 9೨೭) 
ಕೆಲಸಗಾರರ 

ಕಾಲ &0 

[ದ ಇಂ. 2(/1108/1: J 

ಮುನಿಸಿಪಾಲ್ಪಿ ` ಮುನಿಸಿಪಾಲಿಟಿ ನೋ. 

ಮುನಿಸು, "ಮುನಿಯಿಸು' ನೋ. 

ಮುನಿಸು, (ನಾ). ೧. ಸಿಟ್ಟು: ಕೋಪ: ಕ್ರೋಧ: "ಕೋಪ 


ಕ್ರೋಧಃ, ಆಮರ್ಷಃ,  ರೋಪಃ, ಪ್ರಶಿಘಫು- ಈ ೫ ಮುನಿಸು" ಈ 


ಲೇಸು (ಣರ): ೨. ಸೇಡು: ವೈರ; ದ್ವೇಷ: ನೀನಿಂತಿರಾನನ್ನೆಗಂ 
ತೀರ್ಚಿ ನರೇಂದ್ರವೈರಿತರುವಂ ನಿರ್ಮೊ! ಮಾಡುವೆಂ 


ಮಂಜು 
ಮುನಿಸಂ 


(ಗರಾಹುೂ- ೬-೨೫) 

ಮುನಿಸಮಾಡು ಇ ಕೋಪ ಬರುವಂತೆ ಮಾಡು : ಕೆರಳಿಸು ; 
ನಿಗ್ಗೆ ಮುನಿಸಂಮಾಡಲೆಂದಿಂದ್ರಕುವಾಯ 

ಕರ್ಣನಿರಡುಂ ತೊಡೆಯುವುಂ 
ಉರ್ಚಿ ಸೋಗೆಯಂಂ (ಶಂಕರಾ. ೦-೦೦೪ ಫ)- [ಮುನ್ನಿ + ಸೂ] 
ನನಿಸುಗುಟ್ಟು (ಕ್ರಿ): ಸಿಟ್ಟಾಗು : ಕೋಪಗೊಳ್ಳು; ಕೆರಳು ; ರೇಗು: 
ಈ ಚೆರುಚರಜಗತ್ತಿನ ಶರೀರವಾಗಿದ್ದೂ ಅಜ್ಞಾನಿಯಂತೆ 
ಅಳಿಯನ ಮೇಲೆ ಮುನಿಸುಗುಟ್ಟುತ್ತೀ (ಉರಾತ- ೦೨೪): 

[ಮುನಿಸು -- ಕುಟ್ಟ] 
ಮುನಿಸುಗೊಳ್ಳು (ಕ್ರಿ): ಮುನಿಸುಗುಟ್ಟು : ಮುನಿಸುಗೊಂಡಗ 
ಏರುವ ವಿಟವಿಟರ್ಜನಿತ ವಿರಹಾನಲನ ಪೆರ್ಚಸಲ್ಮನಸಿಜನಟ್ಟೆದ ಚರರವೊಲು 
ತಂಜಿಲರು ಪರಿತಂದು (ಕಾಗತ- ೩೦-೦೬) - 
[ಮುನಿಸ್ಕು 4 ಕೊಳ್ಳು ( ೬ ಕೊಳ್‌) 

[ಜೈನ] ವರ್ತಮಾನಕಾಲದ ಇಪ್ಪತ್ತುನಾಲ್ಕು 
ತ್ತನೆಯ ತೀರ್ಥಂಕರನ ಹೆಸರು : ವೃಷಭ 
ಮಿ ಪಾರ್ಶ್ವ ವರ್ಧಮಾನರೆಂಬಿಪ್ಟತ್ತು 
ನರ್ಥಂಕರರ್‌ (ಳ್ಳಿ: 90೨), [30.] 
ಗಳಲ್ಲಿ ಮುಖ್ಯನಾದವನು : ಶ್ರೀದೇವೆಂದ್ರ 
ಇವ್ರಾತಂ - - . ದಯೆಗೆಯ್ವನಕ್ಕೆದುಗೆ ಮುಕ್ತಿ 
; ಪಸರಿಸಿದ ಮುನೀಂದ್ರನ ಮೃದು 


ಶುದ್ಧಮನಂ ವಸುಧೇಶನಿಕ್ಕಿದಂ 


ತೆ ಮುತ್ತದ್ಧೀರೂ ಮುನೀಬರೂ ಗಣತಿ 
- ೧೩೦); ಅರಮನೆಯ ಮುಂತ್ಸದ್ದಿಯೂ 
ನ್ನ್ನ ಎದುರುಗೊಂಡರು. (ಶ್ರೀಉದು. 
೪). ಮುನಿಮ ; ೨, ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವವನು; 
ಗುಮಾಸ್ತ: ಕಾರಕೂನ : ಮಕಾನಿನ ಮುನಿಮನ ಪರಿಚಯದೊಳಗಿನವ 
ರಿದ್ದರೆ ಅಥವಾ ಅವರು ಮುನಿಮನಿಗೆ ತಮ್ಮ ಖಾತ್ರಿ ಕೊಟ್ಟರೆ . . . 
ರಕಮು ಕೊಡೋಣದರಲ್ಲಿ ಬಂತೆ (ಮಂದಿವ್ಕಾ - ೨೦) - 
[ « ಅರ, ಹಿಂ. ಮುನೀಬ್‌, ಮುನೀಮ ; ಮರಾ, ಮುನೀಮ”] 
ಮುನುಷಿ ' ಮುನಶಿ` ನೋ. 


ಮುನೂಜು ` ಮೂನೂಜು ` ನೋ. 
ಮುನ್ನ, "ಮುನ್‌, ನೋ. 
ಮುನ್ನ, `ಮುನ್ಶ್ಕ್‌` ನೋ. 

2ನ್ನಂ 'ಮುನ್ಕ್‌' ನೋ. 


ಮುನ್ನಡಸು 'ಮುನ್ನಡೆಯಿಸು' ನೋ. 
ಮುನ್ನಡಿ (ನಾ). ೧. ಪಾದದ ಮುಂಭಾಗ ; ಕಾಲಿನ ಮುಂದುಗೆಡೆ.- 


(ತಲಯ. ೩೯-೨0೭) ; ವನರುಹದಳನಯನೇ ನಿನ್ನನೆ ರುಳೊ 


ನೆನೆವೆ: 


ಎದುರು : ಗೆಜೆಯರಿ ಭೋರೆನೆ ಪರ್ವಿ ಬೀಸಿ ಕಡುಪಿಂದೆಯ್ತೊಂದು 


ಮುನ್ನಡಿಯಿಕ್ಕು 


ಮಾಟಾಂತ ಸಾಮಜಸಂಘಾತಮನೊಂದುಗೊಳ್ಳೆರಡುಗೊಳ್ಳೆಂದುರ್ವಿ 
ಪೊಯ್ಯೊಂದು ಪೊಯ್ಸೆ ಜವಂಗುಂದಿ ಸಿಡಿಲ್ಮು ಮುನ್ನಡಿಗುರುಳ್ತೆರ್ಪನ್ನೆಗಂ 
ಬೀಟ್‌ . . . ಕೊಂದಂ ಮರುನ್ನಂದನ೦ (ಕುಕ: 00-003); ಯೋಗಿ 
ಪದತಳಮಿಳೆಯಂ ನೆಟ್‌ ಮುಟ್ಟದ ಮುಂದುಗುಲದ ಸೆಜಗಂ ಪಡಿಪಾಸಿ 
ಮೊಟಕ್ಗಿದಂ ಮುನ್ನಡಿಯೊಳ್‌ (ಕಂಠ್ರಶು- ೩-೨೨); ದಿವಿಜಾರಾಧ್ಯನ ನಿಂದ 
ಮುನ್ನಡಿಗೆ ವಾನವ್ಯಂತರರ್‌ ಮಾಬ್ಬರಪ್ಪವಿಧಾಭ್ಯರ್ಚೆನಂ (ಕತಂಪು- ೯೪೬). 
೨. ಕಾಲಿನ ಮುಂತುದಿ ; ಮುಂಗಾಲು: (8). [ಮುನ್ನ -೬ ಅಡಿ] 

ಮುನ್ನಡಿಯಿಕ್ಕು (ಕ್ರಿ). (ಆಲಂ) ಆಸಕ್ತಿತೋರಿಸು ; ಆಸೆಪಡು ; 
ಬಯಸು : ನೀರ ಕಡೆದು ಬೆಣ್ಣೆದೆಗೆವಂತೆ ಗೊಡ್ಡಿಗಪಾರ ಮುನ್ನಡಿಯಿಕ್ಕು 
ವಂತೆ (ಕಕತ 02-003). [ಮುನ್ನಡಿ 4. ಇಕ್ಕು) 

ಮುನ್ನಡೆ, (ಕ್ರಿ. ೧. ಮುಂದಕ್ಕೆ ಸುಗು,-ಚೆಲಿಸು; ಮುಂದುವರಿ: 
ಶಿಕ್ಷಣ, ಫಲಮಾರ್ಗದಲ್ಲಿ ಮುನ್ನಡೆಯುವ ಸೂಚೆನೆ ವ್ಯಕ್ತಪಡುತ್ತದೆ. 
(ಕಿಕ್ಚದ- 7313, ಮಂಕ್ನುತಿ) ; ಕಂಡುವೆಳೆದುಕ್ಕಳಂ ಪೊತ್ತು ಮುನ್ನಡೆದು 
(೫೦ರ. 080-480), ೨. ಮುನ್ನುಗ್ಗು ; ಮಾರಿನಡೆ ; ಮಲೆಯ 
ಸೆರಗಂ ಸೆರೆಗೆ ಕೊಂಡೊಯ್ವ ನಾಡೊಡೆಯ ಗೆಲುವಡೆದು ಮುನ್ನಡೆಯೆ 
ಪಡೆಯ ಪಾಂಗಿನಲಿ (ಣಲೂರ- 0೦೦-೨೦೨)... [ಮುನ್‌ 3. ನಡೆ] 

ಮುನ್ನಡೆ, (ನಾ). (ಆಲಂ) ಏಳಿಗೆ; ಪ್ರಗತಿ ; ಉತ್ಕರ್ಷ : “ಮುನ್ನಡೆ, 
ಅಭಿವೃದ್ಧಿ ” (&೮೪೩1೦೦- ಶಶ್ರಿ2. ೪). [ ಸಮಂನ್ನಡೈೆ] 

ಮುನ್ನಡೆಯಿಸು, ಮುನ್ನಡಸು (ಕ್ರಿ). ಮುಂದಕ್ಕೆ ಒಯ್ಯು ; ಮುಂದು 
ವರಿಸಿಕೊಂಡು ಸಾಗು : ರಾಷ್ಟ್ರವನ್ನು ಯುಕ್ತ ಕ್ರಮಾರ್ಗದಲ್ಲಿ ಮುನ್ನಡೆ 
ಯಿಸುವುದು ಇವರಿಂದಾದೀತೆ ?: (೫೫. ೧೪). ಮುನ್ನಡಸು : 
ಯನ್ನು ಯೋಗ್ಯರೀತಿಯಲ್ಲಿ ಮುನ್ನಡಸಿದ ಕೀರ್ತಿ ಅಲ್ಲಿನ ಮಂಖ್ಯೋಪಾ 
ಧ್ಯಾಯರಿಗೇ ಸಲ್ಲಬೇಕು (ಕ) [ಮುನ್‌ ಇ ನಡೆಯಿಸು] 

ಮುನ್ನಡೆವಿಡಿ (ಕ್ರಿ). (ಆಲಂ) ಮಾರು; ಅತಿಶಯಿಸು : ಉನ್ನತಲಲಟ 
ಪಟ್ಟಂ ಮನ್ನಿಸದಷ್ಟ; ದಿಯ ಚಂದ್ರನಂ ನಗೆಗಣ್ಣ ೪ ಮುನ್ನಡೆವಿಡಿದುವು 
ಕಮಳಮನಿನ್ನೇವಣ್ಣಿಪುಡೊ ರಾಮನಭಿರಿಮತೆಯಂ (ಶೂರಾಮಾ, ೩-೦೫೩). 

[ಮುನ್ನಡೆ 4 ಪಿಡಿ] 

ಮುನ್ನರಿ 'ವಬುನ್ನಟ್‌? ನೋ. 

ಮುನ್ನಿ, ಮುನ್ನರಿ (ಕ್ರಿ). (ಸೂಕ್ಷ್ಮಜ್ಞಾನದಿಂದ) ಮುಂದಾಗುವು 
ದನ್ನು ದೊದಲೇ ತಿಳಿ, - ಮುಂಚಿತವಾಗಿ ಊಹಿಸು ; ಬಿಸ್ನವಿಸ 
ಲೆಂದಿರ್ದ ಹದನಂ ಮುನ್ನಲಾದು ಪರಮೇಶ್ವ! ರಂ ಹಿಮಗುನ್ನಯನದಿಂ 
ನೋಡುವವಸರದೊಳ್‌ (ಇಸಫ್ರು. ೦-೩೫)- ಮುನ್ನ ರಿ: ಸ್ಫೂರ್ತಿಯಿಂದ, 
ಸೂಕ್ಷ್ಮ: ಜ್ಞಾನದಿಂದ, ಮಂತ್ರತಂತ್ರದಿಂದ. ಆಥವಾ. ಊಹೆಯಿಂದ ತಿಳಿ. 
ಊಹಿಸು; ಮಖನ್ನದ್ಬ. “ಭವಿಷ್ಯ ತಿಳಿ (ಯಂ೪ine: 2080); ಹಕ್ಕೆ ಮುನ್ನರಿ 
ಯುವುದೆ ತನ್ನ ಪಯಣದ ತೆರನ? (ಮಕುಕ- ೭೩೦). [ಮನ್ಸ್‌ _, ಅಟ್‌] 

ಮುನ್ನಅಕಕೆ (ನಾ). ಮುಂದೆ ಆಗುಪುದರ ಸೂಚನೆ.-ಶಿಳವಳಕೆ : 
ಮೊದಲೆ ಮುನ್ನಲ್‌ಕೆಯನ್‌ ಪೇಟ್ವನಿತು ಪೇಬಸ್ತಿನೇ ಅಕ್ಕ | (ಅ08ಗೊ- 
೨೬-೩೩೩) - [ಮುನ್‌ 2. ಅಜೆ] 

ಮುನ್ನಿ (ನಾ): ನೃತ್ಯಗಾರನು ನಡುಪಟ್ಟಿಗೆ ಸೇರಿದಂತೆ ನಡುವಿಗೆ 
ಕಟ್ಟಿಕೊಳ್ಳುವ. ನೆರಿಗೆಗಳುಳ್ಳ ಒಂದು ಬಗೆಯ ವಸ್ತಾಲಂಕಾರದ 
ವಸ್ತು : ನಡುಪಟ್ಟಿಯನ್ನೂ ಮುನ್ನಿಯನ್ನೂ ಮಾಲಿಂಗ ವೀರಭದ್ರನ 
ನಡುವಿಗೆ ಹೊಂದಿಸಿ. ಬಿಗಿದ . . .. ನಡುವಿಗೆ ಸುಂದರವಾದ ನಾಲ್ಕಾರು 
ಬೆರಳುಗಳ ಅಗಲದ ಪಟ್ಟಿ . ಅಲ್ಲಿಂದ ಕೆಳಕ್ಕೆ ಇಳಿದು ನಿಂತ ಅಷ್ಟೆ ಅಗಲದ 
ವಲ್‌ವೆಟ್‌ನಿಂದ ಮಾಡಿದ ಜರಿ ಹೊಂದಿಸಲ್ಪಟ್ಟ ಮುನ್ನಿ (ಂಡಕೂ. ೯0). 

[+ ತುಳು. ಮುನ್ನಿ ಇ ನೆರಿಗೆ] 
ಮುನ್ನಿರವು (ನಾ).. ಮೊದಲು ಇದ್ದ ಸ್ಥಿತಿ. ಅವಸ್ಥೆ p 


ಆ ಶಾಲೆ 


ಆನಾವಳೆನ್ನ 


೭೨೬೮ 


38 


20 


ಮುನ್ನೀರೆಆಯ 


ಮುನ್ನಿರವಾವುದು ಮತ್ತೀ ನಿನ್ನ ದಯವಾವುದು (೫೦೦: 0೧೬೮) 
[ಮುನ್‌ 4 ಇರವು («< ಇರಂ) ] 
ಮುನ್ನಿರುಳ್‌ (ನಾ). ರಾತ್ರಿಯ ಮೊದಲ ಭಾಗ ೩ ಮಬಸ್ಸಂಜೆ ; 
“ಮುನ್ನಿ ರುಳಂ ಪ್ರದೋಷಮೆಂಬುದು” (ಕಣಯ. 05-0೦೪). 
[ಮುನ್‌ ಎ. ಇರುಳ] 
ಮೆನ್ನಿಟ್‌ (ಕ್ರಿ). ಮುಂದೆ ನುಗ್ಗಿ ಇರಿ; ಮುನ್ನುಗ್ಗಿ ನಾಶಮಾಡು: 
ರಿಷ್ಪಸೈನ್ನಮೆತ್ತೆ ಧುರದೊಳ" ನೈವರಿಂ ಮುನ್ನಿಟ್‌ದು ಪಲವು ಕಾಳೆಗದೊಳ್‌ 
ಭೂಮಿಪಚೂಡಾಮಣಿಸಿಂಗಂ , , . ಪೆಸರರ ಪಡೆದಂ (ಎ6. 7112: ಸೊರ" 
00-06 ; 1988 9) ; ಮತ್ತಗಜವಂ ಕೊಂದದಟಿಸುವನೆತ್ತಿ ಮುನ್ನಿಆಃ 
ದವನ ಹಪರಣವನಿತ್ತು ಮೆಟ್‌ದನು ಕಟಳದೊಳು ಮಡಿವಾಳ ಮಾಚೆಯ್ಯ 
(0ಸಫ್ರ- ೨೦ ಸೂತಕ). [ಮುನ್‌ 4 ಇಲ] 
ನಿನ್ನೀಡು (ಕ್ರಿ): ಮುಂದಕ್ಕೆ ಚಾಚು.--ನೀಡು : (ಬಾಹುಗಳನ್ನು 
ಮುನ್ನೀಡಿ, ಪ್ರೇಮಾಲಿಂಗನಕ್ಕೆ ಮುಂಚುವನು) (ಸಟ್ಲಇ. ೦೬-3೪). 
[ಮುನ್‌ 4 ನೀಡು] 
ಮುನ್ನೀರ್‌, ಮುನ್ನೀರು (ನಾ). ಭೂಮಿಗಿಂತ ಮೊದಲು ಸೃಷ್ಟಿ 
ಯಾದ ಜಲ; ಕಡಲು ; ಸಮುದ್ರ: ““ಮುನ್ನೀರ್‌, ನೀರೊಟ್ಟಿಲ್‌, 
ತೊಜಕೆಗಳಾಣ್ಮಂ, (ಕಡಲ್‌) ಈ ೪ ಸಮಂದ್ರಂ” (೪4- ೫೩-೦೪೦) : 
ಸಾರಗುಣಂ ತೆದ್ರಾಜಕುವತಾರನೊಳೆಳ್ಳ ನಿತು ಪೆಚಿಕೊಳಿಲ್ಲೆಂತೆಫೆ ಮುನ್ನೀ 
ರೊಳ್‌ ನೆಲಸುಗುಮಲ್ಲದೆ ನೀರೊಳ್‌ ನೆಲಸುಗುಮೆ ಸಾರರತ್ಲಾವಳಿಗಳ 
ಮುನ್ನೀಬ್ಬ ೯ಳಸರೆ ಧರಣಿಯೊಳ್ಳ[ನ್ನು 07 ಮಾಧುರ್ಯ 
ಸುಕರಚಾತುರ್ಯ್ಯಗುಣಪ್ರೋನ್ಸತರಿಲ್ಲೆನೆ ಸಾಸನೆಮನ್ನಿದೆ ಚೆಲ್ವಾಗೆ. 
ಸಾಮಿಯಣ್ಣಂ ಬರೆದೋ೦ (9೩. ಸ1-8, 90-8೬ ; 969) ; ಎನ್ನಂತೆ 
ರತ್ನವಿತತಿಗೆ ತಾನ್ಲೆಲೆಯಾಯ್ತೆಂಬ ಸಮಗುಣಪ್ರಣಯದಿನಾ : ಮುನ್ನೀರ್‌ 
ಬಂದಪ್ಪಿದುದೆನೆ ತನ್ನೆಗರಮನಮಲಪರಿಖೆ ಬಳಸಿದುದೆತ್ತಂ (ಲತ. 
6-008). ಮುನ್ನೀರು : `'ಮುನ್ನೀರೆನಲ್‌ ಶರಧಿ” (486: ೪0) ; 
ಅವರ್‌ ಶೀಫ್ರದಿಂ ಮಂನ್ನೀರ ತಡಿಗೆಯ್ದಲ್‌ (ತಣ. 9೦-೦೬೦) ; 
ತನ್ನನೆ ಹೀರಿ ಬಡಮಾಳ್ವ ವಡಬಾಗ್ನಿಯಂ ತನ್ನನೇ ಹೆಚ್ಚುಗೆಯ 
ಮಾಳ್ತಮ್ಮತಕಿರಣನಂ ಮುನ್ನೀರು ತನ್ನ ಗಂಭೀರತನವನೇ ಮೆಬ್‌ದೂ 
ಗರ್ಭೀಕರಿಸಿತಿಲ್ಲವೇ (ಸನ್ಮಣಿ: ೬-30) ; ಅಲ್ಲದೋ ಮುನ್ನೀರು ಅದ 
ರೊಳಗೆ ಚಾಚಿಹುದು ಭೂಮಿ ತಾ ಕೂರ್ಮದಂತೆ 1 (ಗ್ಯಾಣಾತ್ಮ. ೪೬-೦). 
£ ಕಿಟೆಲ್‌ ಅವರ ನಿಘಂಟು ಮತ್ತು ತಮಿಳುಕೋಶಗಳಲ್ಲಿ ಈ 
ಶಬ್ದವನ್ನು "ಮುನ್‌' ( ಇಮೂಜು)--ನೀರ್‌-ಮಳೆಯ ನೀರು, 
ನದಿಯ ನೀರು ಮತ್ತು ಒರತೆಯ ನೀರು ಎಂದು ಅರ್ಥ ಮಾಡಿ 
ದ್ದಾರೆ. [ಮುನ್‌, ನೀರ್‌. /ತವಿ. ಮುನ್ನೀರ?; `ತೆಲು. ಮುನ್ನೀರು] 


(ಶಾಃತಿತ. 30) ; 


35 ಮುನ್ನೀರಣುಗ (ನಾ). ಕಡಲಿನಲ್ಲಿ ಹುಟ್ಟಿದವನು ; “ಚೆಂದ್ರ” 
(ಕ್ರ) [ಮುನ್ನೀರ್‌ 4 ಅಣುಗ («ಅಣುಂಗ)] 

ಮುನ್ನೀರಣುಗಿ (ನಾ): ಕಡಲಿನಲ್ಲಿ ಹುಟ್ಟಿದವಳು; ಲಕ್ಷ್ಮಿ: 

ಮುಗಿಯೆ ಪಗಲ್‌ ಮುಸುಳಲ್‌ ಮುಂಗಳ್ತಲೆ , . . ಮುಗಿದುವು 


45 


ಮುನ್ನೀರಣುಗಿಯ ಸೆಜ್ಸೆವನೆಗಳಾ ರಾತ್ರಿಯೊಳು (ಹಣ: 6೩-೩೬), 
[ಮುನ್ನೀರ್‌ 4 ಆಣುಗಿ (-ಆಅಣುಂಗಿ)) 

ಮುನ್ನೀರು `ಮುನ್ನೀರ್‌' ನೋ. 

ಮುನ್ನೀರೆರೆಯ `ಮುನ್ನೀರೆಜೆಯ' : ನೋ- 

ಮುನ್ನೀದೆಟಸಯ, ಮುನ್ನೀರೆರೆಯ (ನಾ). ಕಡಲಿನ ಒಡೆಯ: 
ಸಮಂದ್ರಾಧಿಪತಿ ; ವರುಣ : '"ಮುನ್ನೀರೇ೫ಗೆಯಂ ಪ್ರಚೇತನೊಳ್‌ 
ಕಡಲೆ[ಅಕಯಂ]” (ಕರಣ. 0). ಮುನ್ನೀರೆರೆಯ ; “ಮುನ್ನೀರೆರೆಯನೆನೆ 
ವರುಣ” (೪58: ೪0)- [ಮುನ್ನೀರ್‌ _. ಎಜಯ] 


ಮುನ್ನೀರ್ಗಂದ 


ಮುನ್ನೀರ್ಗಂದ (ನ). ಇ ಮುನ್ನೀರಣುಗ : ರನ್ನದಸಿರ್ಷಲಮೊಗ 
ವೇಳ್ಗಾಲಗೆಯೆನ್ನಿಲ್ಲದೆ ನಡೆವ ನೆರಲ್ಲರಿವುಮ್ಮುನ್ನೀರ್ಗಂದಂ ಬಿಸುಗದಿರ 
ನೊಡಲ್ಪಿಡಿದವನೆಂಬೆಂಟು ನಿನ್ನಯ ಪರಿಜು (ಉರ್ಮರೇ. ೦-೬೨): 
[ಮುನ್ನೀರ್‌ ೬ ಕಂಡ್ಯ] 
ಮುನ್ನೀರ್ಗಟ್ಟೆ (ನಾ). ಕಡಲಿನ ಎಲ್ಲೆ ; ಸಮುದ್ರದಿಂದ ಉಂಟಾದ 
ಸೀಮೆ.-ಗಡಿ : ಮುನ್ನೀರ್ಗಟ್ಟೆಯ ನಡುವಣ ಇಳೆಯಾಜ್ಕರು ಬೇಗದಿಂದ 
ತಳರ್ದರೋಲಗಕೆ (ಕುರಾಸಾಂ, ೦೮-೩೦). [ಮುನ್ನೀರ್‌ _. ಕಟ್ಟೆ] 
ಮುನ್ನೀರ್ಗಿಚ್ಚು (ನಾ). ಸಮುದ್ರದ ಒಳಗಿರುವ ಬೆಂಕಿ ; ಕಡಲ್ಲಿಚ್ಚು ; 
ಬಡಬಾಗ್ನಿ : "“ಕಡಲಸರಿ ಮುನ್ನೀರ್ಗಿಚ್ಚಿನೆ ವಡಬಾನಳಂ” (34: 
003)- [ಮುನ್ನೀರ್‌ + ಕಿಚ್ಚು] 
ಮುನ್ನೀರ್ಮಗ (ನಾ). ಎ ಮಖನ್ನೀರಣುಗ : "ಚೊನ್ನೊಡಲಂ ಪಗಲ್ವಗೆಯಂ 
ಮುದ್ದೀರ್ಮಗಂ . . - ಎನ್ನಲ್ಕಿರುಳೆಆಗೆಯನಪ್ಪನು” (48- 3೧೦). 
[ಮುನ್ನೀರ್‌ + ಮಗ] 
ಮುನ್ನೀರ್ವಕ್ಕೆಗ “ಮುನ್ನೀರ್ವಲಿಗ' ನೋ, 


೭೨೬೯ 


ಮುನ್ನೇಸರ೯ 


ಮುನ್ನುಟಿ (ಕ್ರಿ). ಅನಂತರದಲ್ಲಿ ಬಿಡು ತ್ಯಜಿಸು (?) : 
ಗಟಿ!ಗೂಸಾಡುವರಿಂದ್ರೆನಂ ಗಿರಿಶನಂ ಸರ್ವಸ್ವಮಂ ಕೊಂಡು ಮುನ್ನುಟ್‌ 

[ಮುನ್‌ 4 ಉಲ] 
ಮುನ್ನುಲಾವು (ನಾ)- ಮುಂದಿನ ಜೀವನು. ಬದುಕು ; ಭವಿಷ್ಯ: 

5 ಚೆದುರ್‌ ತನಗು ಳ್ಳೊಡೆ ಮೆಲ್ಬು ಮೇಳಮಂ ಪೊಸಯಿಸಿ ತನ್ನ ಮುನ್ನುಬ್‌ವು 
ಬೇಟದ ಲಲ್ಲೆಯ ಬಲ್ಮೆ ಪತ್ತಿ ಸುತ್ತಿಸೆ ಪುರುಡಿಯುಕ್ಕೆಸೆ ಬಿಯಮಾಲಸಿ 
ಪೊ:ದದವಂ ಬೊಜಂಗನೇ (60 ಫು: ೧೨-0೭). [ಮುನ್ನ 3. ಉಬ್‌ವು] 

ಮುನ್ನೂಕು (ಕ್ರಿ): ಒತ್ತಾಯದಿಂದ ಮುಂದಕ್ಕೆ ತಳ್ಳು ; ಮುಂದು 
ವೆರಿಯಿಸು : ನಮ್ಮ ಶತ್ರುಗಳಿಂದ ಮಾಡಲ್ಪಟ್ಟ ಈ ಯೋಚನೆ ನಮ್ಮನ್ನು 
ಕೂಡ ಪಾಪಮಾಡಲು ಮುನ್ನೂಕುತ್ತಿದೆ (ನ್ಕಾಸಿ. ೦೨೪)- 

[ಮುನ್‌ 4 ನೂಕ್ಕು (ನನೂಕ್ಕು)] 
ಮುನ್ನೂರು ` ಮೂನೂಜು ' ನೋ. 
ಮುನ್ನೂಜಿು ` ಮೂನೂಜು ' ನೋ. 


ವರ್‌ (ಕನುಡ: ೬೫ ಶ್ರಜೋ) - 


10 


ಮುನ್ನೆಗಪು (ಕ್ರಿ). ಮುಂದಕ್ಕೆ ಚಾಚು ಎತ್ತು : ಶೌರ್ಯೊನ್ನತಿಯಿಂ 
ಮುನ್ನೀರ್ವಟಕ್ಕಿಗ, ಮುನ್ನೀರ್ವಕ್ಕೆಗ (ನಾ). ಕಡಲನ್ನೇ ಹಾಸುಗೆ|18| ಮುಂಗಾಲ್ಗಳಂ ಮುನ್ನೆಗಪುತುಗುರ್ಗಳಿಂ ಸ್ಹ ಮೇಲ್ವಾಯ್ಡು 
ಯನ್ನಾಗಿ ಉಳ್ಳವನು ; ವಿಷ್ಣು 2... “ಅರೆಲ್ಪೊಡೆಯಂ - ಗವೊನ್ನದ್ಧ ತಗರ್ಜಶ್ಸಿಂಹಮಂ . - . ಖಿಡ್ಡೆದಿಂ ಪೊ: ೨ ಸತ್ಯದ್ಭುತಸೆತ್ತಂ 
ಮುನ್ನೀರ್ವಟಕ್ಕಿಗಂ.  ಕಾರೊಡಲಂ, ಕಾವನೆಯ್ಯಂಈ ೧೨ ವಿಷ್ಣುಗೆ (ತಂತಂ- ೩-೬೩) - [ಮುನ್‌ 4 ನೆಗಪು] 
ಪೆಸರ್‌” (18: ೪೭-)- ಮುನ್ನೀರ್ವಕ್ಕೆಗ : "ರಕ್ಕಸವಗೆಯಂ] | ಮುನ್ನೆಣಿಕೆ (ನಾ). ಮುಂಚಿತವಾಗಿ ಮಾಡುವ ಆಲೋಚನೆ ; ಮುಂದಿನ 
ಮುನ್ನೀರ್ವಕ್ಕೆಗಂ , , - ಹರಿಯಕ್ಕುಂ" (ತತ: ಓ)- ಆರೋಜನೆ ; ದೂರದೃಷ್ಟಿ: ತುಯಿ ಹೇಳಿದ ವಿವೇಕ ಅವನ 
[ಮುನ್ನೀರ್‌ 4 ಪಟಿ್ಕಿ 4 - ಗೃ] 20 ಮೈಗಾವರಿಗಿದ್ದರೂ ವಿಧಿಯ ಹಠಕ್ಕೆ ಗೆಲುವಾಗಿ, ಅವಳ ಮುನ್ನೆಣಿಕ 
ಮುನ್ನೀರ್ಜೆಂಕೆ (ನಾ). - ಮನ್ನೀರ್ಗಿಚ್ಚು ನ *ಮುನ್ನೀರ್ವೆಂಕೆಯೆಂದು ನಿಜವಾಗುತ್ತದೆ (ಸಂಜುಂಡ: ೩೯) ; ಸಟೆಯ ಕರೆದೆಪರ್‌ ಬಾನವರ್‌, ಪ್ರಮಾ 
ಕಡಲ್ಲಿಜ್ಜೆಂದು ಬಡಬಾನಲಂ” (ಕಠಸಾ. ೩೩-೦೪). [ಮಂನ್ನೀರ್‌ _.- ಬೆಂಕೆ] ತ್ಯೂಸ್‌ ಮರುನ್ನೆಣಿಕೆಯು' ?- ಎಂದು (ಏಿವೃತ್ರ. ೩-೦೦೬)- 
ಮುನ್ನು (ನಾ). ಒಂದು ಬಗೆಯ ಸಸ್ಯ: ನರುವಲು, ನಾರಲೈ [ಮುನ್‌ 4 ಎಣಿಕೆ] 
ನರವೆ, ಮುನ್ನು, ಮಡಿಕೆ (ಕ್ಕು: 1೪-000): [?] ಮುನ್ನೆಲೆ (ನಾ). ೧. ಮುಂಭಾಗ ; ಇದಿರು: ಎದುರುಭಾಗ ; 
ಮುನ್ನುಗ್ಗು (ಕ್ರಿ). ರಭಸದಿಂದ ಮುಂದುವರಿ,--ಮುಂದಕ್ಕೆ ಸಾಗು : 46 | ಬೆಚ್ಚಿನ ನೀರೆಟ್ಟಿನ ಮೋಲಟ ್ವಳಿಗಳ್‌ ಬೆಟ್ಟೆತುದೊಡಂ ಮಂನ್ನೆಲೆಯೊಲ್‌ 
ಖಿನ್ನತೆಯ ಸುಬ್ಧತೆಯ ತೋರಗೊಡದಲೆ , . . ಮುಂಗೂಲುಪುಟೆಗೆಯಲ್ಲಿ ನೆಟ್ಟನೆ ನಡುಗದೆ ಕದಡದೆ ಕಟ್ಟಿದಟಿಂ ದೊಡ್ಡದೇವನೆಸೆದಂ ದಿಟ್ಟ (೩9ರ: 
ಮನ್ನುಗ್ಗುತಿರಬೇಕು (6ರಳು- ೩೪6-03) ; ಎರಡನೆಯ ರಾಜೇಂದ್ರನು ೩೦). ೨. ಮುಂಚೆ ಇದ್ದ ಜಾಗ ; ಮೊದಲಿನ ಸ್ಥಳ ; ಒಲೆಯಿಂ 
ಮತ್ತೆ ಮುನ್ನುಗ್ಗಿ ಚಾಳುಕ್ಯರ ಸೈನ್ಯವನ್ನು ಚೆಲ್ಲು ಪಿಲ್ಲಿ ಮಾಡಿದನು (ಕೊಳು - ಪಾಲ್ಕಂದಲಂ ಕೀಲ್ಲುಳುಪು ಕಡಿಮೊಸರ್ಗಂದಲೂ ಪಲ್ಲಟಂಗಯ್ದೊಲವಿಂ 
೩6). [ಮುನ್‌ 4- ನುಗ್ಗು (-ನುರ್ಗು)] ಮಕ್ಕಳ್ಲಿ ಪೊಯ್ಚಾರಿಡಿದೊಳಲೆಗಳಂ ಕೌಚಿ ಮೇಣ್‌ ಸುಣ್ಣನೀರ್‌ ಮುನ್ನೆಲೆ 
ಮುನ್ನುಡಿ (ನಾ) ೧. ಯಾವುದಾದರೊಂದು ಗ್ರಂಥದ ಆದಿಯಲ್ಲಿ 38 | ಯೊಳ್‌ ತೋರ್ಪಂತೆ ತುಂಬಿಟ್ಟು. . . ನಲಿಗುಮಾ ನಂದಬಾಲಿ (10. 
ಪ್ರಕೃತಗುಂಥದ ವಸ್ತು. ಉದ್ದೇಶ, ವ್ಯಾಪ್ತಿ, ನಿರೂಪಣಾಮಾರ್ಗ, &-೩«) ೩. (ಆಲಂ) ಪ್ರಮುಖವಾದ ಸ್ಥಾನದಲ್ಲಿರುವ ವ್ಯಕ್ತಿ : 
ಗ್ರಂಥಕರ್ತ ಮುಂತಾದ ವಿಚಾರಗಳನ್ನು ಕುರಿತು ಬರೆಯುವ ನ್ನ್ನ ಜಗಕೆಲ್ಲಕು ನಾ ಒಲಿದ ಮೇಲೆ ಜಗಕೆಲ್ಲಕು ನೀ ಹಿನ್ನೆಲೆ ನಾ 
ಪರಿಚಯಾತ್ಮಕವಾದ ಬರವಣಿಗೆ: ಪೀಠಿಕಿ ; ಉಪೋದ್ಬಾ: ತ, ಫೆ  (ಗೋಕಂ೨. ೨೩-೧೦) . [ಮುಂನ್ಶ 4 ನೆಲೆ] 
ಮುನ್ನುಡಿಯ ಪದ್ಧತಿ ನನಗೇನೋ ಪ್ರಿಯವಾದದ್ದಲ್ಲ (ಬುಜ. 11. ನ್ನೇಸಣಿತ್‌, ಮಖನ್ನೇಸಜಿ (ನಾ). ೧. ಬೆಳಗಿನ ಸೂರ್ಯ, ಉದಯ 
4ರ ಪೂತು) ; ಒಬ್ಬ ದೊಡ್ಡವರು - . . ಓಲಿದು. ಮುನ್ನುಡಿ ಬರೆದು |8| ಕಾಲದ ನೇಸರು; ಬಾಲಸೂರ್ಯ : ರನ್ನದ ತೊಡವು ರಂಜಿಸುವ 
ಕೊಟ್ಟಿ ರುವರು (ಕಾಲರ. ೩ ೨0ರರನ ವಾಲ್ಗುಮಾತುಗಳು). ೨. (ಆಲಂ) ಮಕುಟ, ಹೊಸ ಹೊನ್ನ ದ ಮೈವೆಳಗು ಚೆನ್ನೆಸೆದನು ಬಿಸಿಯಂದಿಕೆ. 
(ಯಾವುದಾದರೊಂದು ಕಾರ್ಯದ) ಆರಂಭ; ಮೊದಲು; ನಾಂದಿ; ಮುನ್ನೇಸಲ್‌ಂಬ ಮಾಳ್ಕೆಯೊಳು (ಶ್ರೀಪಾಂ- ೬೨೨); ತನಿ 
ಸಾಮಾನ್ಯದಿ ಸುಖಪುದೆ ಚಿರಶಾಂತಿಗೆ ಮುನ್ನುಡಿ (ಅಕ. a) ; ಮಾಲನೀಂಟುವ ಪದೆದೊಳದು ಬತ್ತೆ ಮನದೊಳಂ ಕಂದಿತೋಜುವ 
ಇನ್ನೆಗಂ ನೀನ್‌ ಕೇಳ್ದ ನುಡಿಗಳ, ಮುಂದಾಗರಿರ್ಪುದರ್ಕೊಂದುಮುನ್ನುಡಿ ಹಂಸಮುಜಿ್‌ಯೊ  ಪೇಳಿನಲೆನೆಮುದಸ್ತಾದ್ರಿಯೊಳ್‌| ಚುದ್ರಮಂಡಲಂ 
ಯುಮಲ್ಲಂ (ಬರ್ಮಶ್ರ. ೩೯-೦೩೦). [ಮುನ್‌ 4 ನುಡ್ಡಿ] 40]  ಮುನ್ನೇಸಬಾಗಮದೊೊಳು (ತಂತಿ: 60-50... ೨. ಪ್ರಾತಃಕಾಲ; 
ಮುನ್ನುಲಿ (ನಾ)- ಮೊದಲ ಮಾತು; ಆರಂಭದ ನುಡಿ: ವೇದದ ಕೋದಯದ ವೇಳೆ ; ಉಷಃಕಾಲ: “ಮಂಂಬೊಟತ್ತಿಂದು 
ಈ ಗೀತೆಗಳು . . - ಮಾನವಜನಾಂಗ ತನ್ನ ಮಹತ್ತಿಗೆ ಕಣ್ಣು ತೆರೆಯುತ್ತಿದೆ 'ಗೆಳನೆಚ್ಚಲ್‌ಸಿದುವಾಗಳ 
ಎಂಬುದರ ಮುುನ್ನುಲಿಯಾಗಿದೆ (ಛಪಗೀ- 009)... [ಮುನ್ನ - ಉಲ್ಮಿ] ತೆಜಿದಂವು ಪಿಂಗಳಿಗಳಲ್ಲಿ ಮುನ್ನೇಸಜ್‌ನೊಳ್‌ (ಗದತ: 0); 
ಮುನ್ನುಸಿರ್‌ (ಕ್ರಿ). ಮುಂದಾಗಿ ಹೇಳು; ಮುಂಚೆಯೇ ಬಾಡಿದ ದೇವಿಯ . ತನುಲತೆ ಬಾಡಿಸಿದುವು ನೋಡಿ ಬಾಡುವೆನ್ನಯ 
ತಿಳಿಸು: ಈ ಎಣಿಕೆಯನ್‌ ಮುನ್ನುಸಿರ್ದು, ಅರ್ಗಮಿನ್‌ ಅಜಕದಾದೊಡ | 46]  ಪೊಗಮಂ ಬಾಡಿ ಬಸವಟ'ದು ಸಸಿಯಂ ಬಾಡಿಸಿದುತ್ತಳಿನಿಯಂತೆ 
ಮಿರೆ: (608ಗೂ: ೪-೬೪). [ಮನ್ಸ್‌ 4 ಉಸಿರ] ಮ ಸನೊಳ್‌ (ಅರ್ಥನೇ: ೦-೦೦೪) ; ಚಕೋರದ ಮವಮುಡುಗಿ 


ಮುನ್ನೇಸಜು 


ಪೋಯ ಮುನ್ನೇಸಜಿಿನೊಳ್‌ (ಕುಸುವೂ. ೧೦-೬೭೯). ಮುನ್ನೇರ ಜು; 
ಪಿ ನಿನ್ನನೊಲಿಸಿದ ಕೆಯ ಜಯಭೂಸಂ ಮನ್ನಿ ಯರೊಳ್ಳಿನ್ನಿಚ್ವಯ 
ವರನಂ ವರಿಬಿಪ ಮಂಡಪಕೆ ಹೊತ್ತಿಂಗೆಯ್ತರ್ಫಂ 
(ಯಕ, 9-೪9)- 

ಮುನ್ನೇಸಜು 'ಮುನ್ನೇಸಲು್‌' ನೆ. 

ಮುನ್ನೊಡಲ್‌ (ನಾ). ಓಂ 
ಮುನ್ನೂಡಲ ಅಲಗೆಯ್ದ್ನಯ ಬೆಸುಗೆಯ: 
ಪೊಡಾದಮಾದೆಂ (ಉನಸಿಕ್ಕ- ೩೩-೨೪) - 

ಮುನ್ನೋಟ್ಕ (ನಾ). ಮೊದಲಿನ ಓಟ: ಮುಂಚಿತವಾದ ಓಟ : 
"ಮುನ್ನೋಟವಿಕ್ಕು' ಪರಾ. [ಮುನ್‌ 4+ ಓಟ] 

ಮುನ್ನೋಟ್ಕ (ನಾ). ೧: “ಮುಂದಿನ ನಿರೀಕ್ಷೆ” (೫೦೨ರ 
900) : ಒಸಗೆ ಸವಿಯುಲಿ ನಣ್ಣು ಮಂನ್ಮೋಟ ಕಂಸೊರೆಯೆ 
ತಣೆಯುತಿರೆ ಬಳಗಕೇಂ ಪಾರ್ತಂ (೫0ಊರೆ. ೩೨-೦೩೩). 
ಪ್ರದರ್ಶಿತವಾಗುವ . ಅಥವಾ ಪ್ರಕಟವಾಗುವ, ದೃಶ್ಯ 
ವಿಷಯಗಳ ಪೂರ್ವಚಿತ್ರ, -ಪೂರ್ವಪರಿಚಯ : ದೂರದರ್ಶನದಲ್ಲಿ 
ವಾರಕ್ಕೊಮ್ಮೆ ಆಯಾವಾರದ ಮುಂಖ್ಯಕಾರ್ಯಕ್ರಮಗಳ ಮುನ್ನೋಟ 
ವನ್ನು ತರಿಸುತ್ತಾರೆ ಛೂ). [ಮುರ್ನ 2. ನೋಟ] 

ಮುನ್ನೋಟವಿಕ್ಕು (ಕ್ರಿ). (ಯುದ್ಧವು ಪ್ರಾರಂಭವಾಗುವುದಕ್ಕೆ) 
ಮುಂಚೆಯೇ ಓಡಿಹೋಗು, ಮೊದಲೇ ಪಲಾಯನ ಮಾಡು: 
ಹದುಳವಿಡುವವರಿಲ್ಲ ಸೇನೆಯ ಮೊದಲಿಗರು ಮುನ್ನೋಟವಿಕ್ಕಿತು ಕದನದರಿ 


[ದ 


ಮುನ್ನೇಸಜೆ 
ಸೆ 


ಗಳೀ 
x + ಒಡಲ) 


೭೩-೦೩೩ 


೨. 


(ಕುವ್ಕಾಭೀ- ೯-೨೭). 
ಮುನ್ನಿ `ಮುನಶಿ` ನೋ 
ಮುನ್ಸಿಪಾಲಿಟಿ " ಮುನಿಸಿಪಾಲಿಟಿ ' ನೋ. 
ಮುನ್ಸೀಫ್‌ 'ಮುನಸೀಫ್‌' ನೋ. 
ಮುನ್ಸೀಫ್‌ಕೋರ್ಟು. ಮುನೆಸು ರಿ (ನಾ): ಕೆಳದರ್ಜೆಯ 

ನ್ಯಾಯಾಲಯ: ಊರೆಲ್ಲಾ ನಮ್ಮ ಕೈಲೇ ಇದೆ. ಮುನ್ಸೀರ್‌ಕೆೊ; 

ಹಿಡಿದುಕೊಂಡಿದ್ದೇವೆ (ಗಳ್‌ ೦೪)- ಮುನಸುಫ್‌ಕೋರ್ಟು ; ೭ 

ವಗೈರೆ ಪಶ್ರಿಂತ್ಯಗಳಲ್ಲಿಯೂ ಗ್ರಾಮುಪಂಚಾಯಿತಿಗಳೆಂತಲೂ ಗ್ರಮ ಪಸ 

ಸುಘಾಕೋರ್ಟುಗಳೆಂತಲೂ ಮೊಕರೂರ್ಮಾಡಲೃಡುವದು (ಗ್ರಾರೂಳ. ೨). 

[ಮುನ್ಸೀಫ್‌ (ಆ ಮಂನಸಿ;ಘ್‌) 4 ಕೋರ್ಟು] 
ಮುನ್ಸೂಚನೆ (ನಾ). ೧. ಮುಂದೆ ಆಗುವುದರ ಬಗೆಗೆ 

ಕೊಡುವ ತಿಳಿವಳಿಕೆ: ಅವರು ಕೊಟ್ಟ ಪ: 

ಉಪಕಾರವಾಯಿತು (ರ). ೨. ಮುಂದೆ ಆಗುವುದರ ಬಗೆಗೆ ತೋರಿ 

ಬರುವ ಸುಳಿವು. __ ಜಾಡು : ಯುದ್ಧದ ಮುನ್ನೊಚೆನೆಯನ್ನೇನೋ 


ಇಟ್ಟಿ + ಇಕ್ಕು] 


ಮೊದಲೇ 
ಮೊದಲೇ 


ಕಂಡಂತೆ ಆಗುತ್ತಿದೆ (4ನ: ೩). ೩. ಭವಿಷ್ಯವನ್ನು 'ತಿಳಿಸುವಿಕೆ ; 
ಭವಿಷ್ಯವೇಳುವುದು ; (ಮಂ. ಕೇಡಿನ) ಮುನ್‌ಸೂ ಶಕುನ 


(8707060018 1ಂಕ)). 
ಮುನ್ಸೂಚಿಸು (ಕ್ರಿ). ಮೊದಲೇ ತಿಳಿಯಚಡಿಸು : 
ತಿಗಣೆಯೆ ಜೀವಚಕ್ರವನ್ನು , . . 

(ಸರೆ. ೪೪)- [ವಃ 
ಮುಪ್‌ `ಮ್ಮೂ' ನೋ. 
ಮುಪ್ಪಗ 'ಮುಪ್ಸಾಗ' ನೋ. 
ಮುಪ್ಪಟ್ಟೆ (ನಾ). ೧. ಮೂರು ಸಮಾನಾಂತರ ರೇಖೆಗಳುಳ್ಳ ಘನಾ 

ಕೃತಿಯ ಮೂರುಮುಖ : ಕೈಗಾರಿಕಾಕೇಂದ್ರಗಳಲ್ಲಿ ಯಂತ್ರಾಗಾರಗಳ. 

ಕೆಳಗಿನ ಅಂತಸ್ತುಗಳಿಗೆ ಹೆಚ್ಚು ಬೆಳಕು ಬರುವ ಹಾಗೆ ಮುಪ್ಪಟ್ಟೆಯ ಗಾಜು 
ಗಳನ್ನು (181988) ಬಳಸುತ್ತಾರೆ (ತಾ, 9) ೨. ಮೂರು ಮೂರು 


[ಮುನ್‌ ೬ ಸೂಚ; 
ೇವಲ ಸಾಧಾರಣ 


ಒಂದು 


೭೨೭೦ 


5 |ಮುಪ್ಪತ್ತು 'ಮುವತ್ತು` 


10 


20| ಮುಪ್ಪಾಗ. ಮು: 


30 


40 


4s 


ಮುಪ್ಪಿಡು 
ಳ್ಳ ಒಂದು ಬಗೆಯ ಸೀರೆ (?) : ವ 
ಕಡೆಯಲ್ಲಿ ಕಪೋತ 
ಕುಸುಮಗಂಭೆಗೆಯಾಗಿ ಮು 


ಬಸಾಂ. ೪-0೪): 


ಹುಟ್ಟಿತ್ತು (1ರ ೭5-೪೩೩); 


ಹೊ 


(ಆಮೂಲು) 4 ಪಟ್ಟೆ] 


ನೋ 


). ಮೂರುಪದ ,--ಮಡಿಕೆ, ಸ್ವರ ; ಪ್ರಾಣಿಯು 
ಪ MR ಜೀವಿಯೆ ? (ಪ್ರಾತೆಣು- ೦೫)- 
ಇರುಳು) 4 ಪದರ (ಎಷದರ್ಕೂ)] 

ಮುಪ್ಪರಿಜು (ನಾ). ಮೂರು ಬಗೆಯ ಆಕಾರ.-ರೂಪ.- ಆಕೃತಿ : 
ನಾವನ್‌ ನಿಯತಿಯಧಿಕಾರೆಸೂತ್ರಮಂನ್‌ ? ಮುಖ್ಪರಿಜು ವಿಧಿದೇವಿ 


ಯರ್‌. ಮೇಣ್‌ ಪಂಟ್ಕಿಯವಾ ರೌದ್ರಿಯರ್‌ (ಂದ್ದಕ್ರ. ೨೭-೩೪). 


ರಣ 


ಎಂಬ ಮೂರು 
ಸವೊಸರ್ವ ಮುಪ್ಪಳಮಂ 
ಲಿ ತಿರುಳ ಕರಚಿಗಳುಮಂ . ನೆ ಕೈಕೊಂಡು 
[ಮುರ (ಇಮೂಜ ಸ. ಪಳ್ಳ (ಇಪಲ್ಮ)./ ತಮಿ. 


(ನಂವಿರೆ ೦೦-೩೩)- 


ಮಂಪ ಟಮ 
ಕಲಮ] 


ಹಾಂಸ್ತ ಹಣ ಮುಪ್ಪಳಳಊ 
£2] 
ಗ (ನಾ). ರಿ. ಮುಕ್ಕಾಲು ಭಾಗ : ನಾಲ್ಕನೆಯ 
ಆ ತಿಗೆ. ಎ ಮೊೂಲುಗಳಿಗೆಯ ಕಳೆದೆ 
೩-೩) ನ ಅವರ 
ಹತ್ತು ವುದಕ್ಕೆ ಮೊದಲಿಟ್ಟಾಗ 
೨. ಒದು ಬಗೆಯ 
ಹಿಂದಿನ ಕಾಲದ ಮೂರು 
ಳ್ಳ ಒಂದು ನಾಣ್ಯ : ಯೆಂಭತ್ತಾ 
ಪ್ರಾಗವನು ತೆರುವುದು (6. ೪1. ಕೊಕ್ಕೆ: 
88-03 ; 2400) ; ಗಿಳಿಖಖ ಪಂಜರದೊಳಿಲ್ಲ. . - ಮುಂಪ್ಪಾಗ ಬೆಣ್ಣೆ 
ಯನ್ನು ತಪ್ಪದೆ ನಾ ಹಾಕಿ ಸಾಕಿದೆ. (ಶ್ರಕಂದ- 0-003-9) ; ಹಾಗದ 
ಕೋಳಿ ಮುಪ್ಪಾಗದ ಮೇಪೆ ತೀದಿತು (ಣರ). ೩. ಅಳತೆಯ ಒಂದು 
ಪ್ರಮಾಣ ; ಯರಡು ತಳಿಗೆ ಪ್ರಸಾದ ಎಂಟು 


ಶ್ರ; 


ಮುಚ್ಪಳ್ಳ ? (ನಾ). (?) : ಅ ಅಯಿದತ್ತು 
ವೀಪಕ್ಕೆ (ಒಳ. ಬಡ, ತೀರ್ಥಡ ೦೦-0೭: 1402) 


ಅರ್ಥಧಿವೇಚನೆ ನಿನ್ನಿನ ರಾತ್ರಿಯೆ ಕೆಟ್ಟಿತು. 
ಕಟ್ಟಿತು 
ನ ಮುಕ್ಕಾಲು 
ಆಣೆ: ಆರುಕಾಸುಗಳ 


ಮಷ್ತಾಗ (ಕಾಂ. ೩೩೭) 
ಹಣ: 


ಬಳ್ಳ ಅಕ್ಕಿಯ 


ಮುಖ್ಲಿಡಿ (ನು) (ಮೂರು ಕಡೆ ಬಾಗುಗ 
ಆಯುಧ ; 'ಟಾಕು : ಬಡಿಕೊಲ್ಮುಪ್ಪ 0 
ವಡಿ ಮುಖ್ಯವಾದ ಕೈದುಗಳಂ ಪದಿದು (ಸರು: 06-4೭) 2 ಸೊಂಟದ 
ಪಃ ಯನು ಕಿತ್ತುಕೊಂಡು ದರ್ಪಕನೆರ್ದೆಯಲ್ಲಿ ತಿವಿದು ರಕ್ಕಸ ಬಹು 
ಪರ್ಪವಡೆಡು ನಿಂದಿರ್ದ (ಲೋಪ: ೧೨-೬) : ಭಲ್ಲೆಯ ಕತ್ತಿ ಕಠಾರಿ 
ಮುಷ್ಚಿಡಿ ವಂಕಿ ಸಲ್ಲೆಹ ಗಡೆ . - - ಕೆರಿಸೆಗಳು ಗೃಹದಲ್ಲಿದ್ದವುರಿಮಾರಿ 
ಯಂತೆ (ಭರತ: ೨೦-೦೩೨) . 

[ ಮುವ್‌ ( ಇ ಮೂಜು) ಇ. ಪಿಡ್ಮಿ. / ತೆಲು, ಮುಚ್ಚಿಡಿ ] 

ಮುಷ್ಪಿಡು -? (7) (?) : ಅಪ್ಟಿದರಪ್ಪುವಳುಗುರಿಟ್ಟರುಗುರಿಕ್ಕಿ- ಉಪ್ಪರಿ 
ಸುವಳೊದಟುವಳು ನೆಪ್ಪುಗಾತಿಯು ನೇಮಗಾಜನು ಹೊಕ್ಕರು ಮುಪ್ಪಿಡೆ 
ಸಾದನೆಗೆಂದು (ಕರತ: ೧ £23 


6): 


ಮುಪ್ಪು ೭೨೭೧ 


ಮುಪ್ಪು (ನಾ). ಮುದಿತನ ; ವೃದ್ಧಾಪ್ಯ ; ಇಳಿವಯಸ್ಸು : “ ಜರಾ, 
ವಿಸ್ಪಸಾ ಈ ೨ ಮುಪ್ಪು ” (ಕರು: 6-೩೪) ನ ಸಿಂಗದ ಮುಪ್ಪುಂ 
ನೆಗಟ್ಟೀ ಗುಂಗೇಯರೆ ಮುಪ್ಪಮಿಲಾಕೆವಡೆಗುಮೆ (ಶಂಕರಾ, 00-00) ; 
ಮುಖ್ಪಂದೊಪ್ಪವಳಿಯದ ಮುನ್ನ . . . ಪೂಜಿಸು ನಮ್ಮ ಕೂಡಲಸಂಗಮ 
ದೇವನೆ (916. 0೬0); ಮುಪ್ಪಿನ ಮುಗುದನೀತನ ಕಾದ ಹೇಳಿದು ನಗೆಯ 
ಸುರಿದೈ ರಾಯ ಕಟಕದೊಳು (ಕುನ್ಯಾಳೀ. ೦-೩೩). 
ಮುಪ್ಪಿನ ವಾತ್ರೈದೆ ಎ ವಯಸ್ಸಾದ ಮುತ್ತೈದೆ ; ವೃದ್ಧ 
ಸುಮಂಗಲಿ: ಮುಪ್ಪಿನ ಮುತ್ತೆದೆಯ ರೂಪದಿಂದಯಿರುವಳಾದ 
ಕಾವೇರಿನದಿಗೆ ಪುನಃ ನಮಸ್ಕರಿಸಿ (98೯ಮಾ- ೧30). ಮೆಖಪ್ಪಚೆಪ್ಪು- 
ಅರೆಮರುಳಿನಿಂದ ಕೂಡಿರುವ ವ್ಯಕ್ತಿ: ನಾನಾಗಳೆಯೆ ನಿನ್ನ -ತೆರೆದ 
ಹಿಟಕದೊಳೊಂದು ಸೀರೆಯಂ ಕಂಡೆನಾದೊಡಮರಿವುದೆಂಶಯ್ಯ ಪೇಳ್‌, ಈ 
ಮುಪ್ಪುಬೆಪ್ಪು ? (ಶ್ರೀಶ: ೨೭೪೨೬) 
(ದೇ.8 ತಮಿ. ಮಲ. ಮೂಪ್ಪು ನ ತುಳು. ಮುಪ್ಪು , ಮಬ್ಬು ; 
ತೆಲು. ಮುಪ್ಪು ) 
ಮುಪ್ಪುದಪ್ಪಗ (ನಾ)- ವೃದ್ಧಾಪ್ಯವಿಲ್ಲದವನು; ಅಮರ: ದೇವತೆ: 
ನಯವಿತ್ತಿನಿನುಡಿಯಿಂ ಜಾಣ್ಮೆಯಿನಾವಗಮಿನಿಯನೆರ್ದೆಯನಿರ್ಕುಳಿಗೊಳ್ವೀ 
ಮಯುಣನ ಗೆಣೆಯೆನಿವಳ ಮನೆವಯನೆನಿಕುಂ ಮುಪ್ಪುದಪ್ಪುಗರಷಸುವಾಗಳ್‌ 
(ಏೀರವಿ- ೬-0): [ಮುಪ್ಪು 4 ತಪ್ಪು + ಗ್ಯ] 
ಮುಪ್ಪುರ (ನಾ). ೧. ತಾರಕಾಸುರನ ಮಕ್ಕಳಾದ ಮೂರು ಜನ 
ದೈತ್ಯರು ನಿರ್ಮಿಸಿದ ಮೂರು ಪಟ್ಟಣಗಳು ; ತ್ರಿಪುರ; p ಆಕಾಶ 
ದಲ್ಲಿ ವಿದ್ಯುನ್ಮಾಲಿಯ ಕಬ್ಬಿಣದ ಪಟ್ಟಣ. ಅದರ ಮೇಲೆ ಅಂತರಿಕ್ಷ 
ದಲ್ಲಿ ಕಮಲಾಕ್ಷನ ಬೆಳ್ಳಿ ಪಟ್ಟಣ ವಂತ್ತು ಅದಕ್ಕೂ ಮೇಲುಭಾಗದಲ್ಲಿ 
ತಾರಕಾಕ್ಷನು ನಿರ್ಮಿಸಿದ ಚಿನ್ನದ ಪಟ್ಟಣ : ಬುಗಿಲ ಮುಂದೆ ನಿಂದಾ 
ಮುಪ್ಪುರದಂದಕೆ ನಿಜಮಕುಟವನು ಕಂದರ್ಪವಿಜಯನಲುಗಿ ನುಡಿದನು 
ಮೋಹೇಂದ್ರನಧಟನಂವನೆಂದು (ಫ್ಯಾ. ೨೨-೨೪) ; ಎಸೆವ ಮುಪ್ಪುರದ 
ಹಯ ಬಣ್ಣಿಪೊಡಾವಗಂ ತೀರದು (ಕಪು, ೪0-೨4) ; ಹರನ ಸಾಹಸ 
ಕಂಜದೆ ಪಲವಗಲು ಮುಪ್ಪುರ ಪಡಿಬರಿಸಿ ಪೋರಿದುದು (oo. ೨-16), 
೨. ಮೂರುಲೋಕಗಳು; ತ್ರಿಲೋಕ: .ಮುನಿ ಮಾರ್ಕಂಡೇಯಾ 
. « - ಮುಪ್ಪುರದೊಳಗಿದಕೆ ಎದುರುಗುಣನೆಂದು ಅಲ್ಪಮನಸುಮಾಡದೆ 
ವಾಸವಾದನು ಇಲ್ಲಿ (ತೀರವ. ೩೬೨). " ಮುಪ್ಪು ಒರಗೊಳ್‌ * ಪರಾ. 
ಮುಷ್ತುರ ಗೆಲಿದವನು, ಎ. ತ್ರಿಪುರವನ್ನು' ಜಯಿಸಿದವನು ; ಶಿವ: 
ಕಂಡೆ - . - ಮುಪ್ಪುರ ಗೆಲಿದವನ ಮುನಿಸುತ ಸರ್ಪಭೂಷಣ ಶಿವನ ಭವನ 
(ರಂದ: ೦-೦೯೩-೬)- ' [ಮುಪ್‌ ( ಇ ಮೂಜು) 4 ಪುರ] 
ಮುಪ್ಪುರಗೊಳ್‌ (ಕ್ರಿ) ಮೂರುಲೋಕಗಳನ್ನು ಗೆಲ್ಲು: ತ್ರಿಲೋಕ 
ಗಳನ್ನು ಜಯಿಸು : ಮುಪ್ಪುರಗೊಂಡ ಮಾಧವನ ಅಪ್ಪಣೆವಡೆದು 
ಬಿತ್ತರಿಸುವ ಕೃತಿ ಜೇನ ತುಪ್ಪದ ತೊಅಕಿಯಾಗಲೆಅಕಿಯಾ (ಮೋಹತ- ೦6-೦).- 
[ ಮುಪ್ಪುರ , ಕೊಳ್‌; ] 
ಮುಪ್ಪುರವಗೆಯ (ನಾ). ತ್ರಿಪುರವೈರಿ : ಶಿವ; * ಜಡೆಗೆ ಮುಪ್ಪುರ 
ವಗೆಯಂ ಎಲುಗೈಯ .ಬೂದಿಮೆಯ್ಯಂ . - . ಸ್ಮರಹರಂಗೆ ನಾಮವಿದು” 
(ಕ೩19- ೦೭). [ಮುಪ್ಪುರ 4 ಗೆಯ ] 
ಮುಪ್ಪುರಹರ (ನಾ). ತ್ರಿಪುರಗಳನ್ನು ಧ್ವಂಸಮಾಡಿದವನು, ಶಿವ : 
ತುಪ್ಪೀನ ಅಭಿಷೇಕ ಅಪ್ಪ ಸಿದ್ಧರಾಮಯ್ಯ ಮುಪ್ಪುರಹರನಿಗೆ ಮಾಡುವಾಗ 
ಚರಾಚರೆ ತುಪ್ಪುಂಡು ತೇಗಿತು ಆ ಚಣ ($6. ೦೯-೦೨) - 
* ಮುಪ್ಪುರ ಹರ] 
ಮುಪ್ಪುರಿ (ನಾ). ೧. ಮೂರುಹುರಿಗಳು, - ಎಳೆಗಳು. ೨. 
ಮೂರುಹುರಿಗಳನ್ನು ಸೇರಿಸಿ ಹೊಸೆದ ದಪ್ಪಹುರಿ ; ಹೊರಜೆ : 


19 


ಮುಪ್ಪುರಿಗೊಳ್‌ 


ಸೆದಲ್‌ದೆ ತಲೆಯನಡಸಿ' ಸುತ್ತಿದೆ ಮುಪ್ಪುರಿ [ಣಕಾ. ಮುಗುಡಿ, 
ಮುಂಗುರಿ]ಯ ಬಾರಿ ಕಡ್ಡಣಿಗೆಯ ೬.೬ ಎ ಬಿಚುನುಡಿಯ ಕಲಿ ವೀರ 
ಬಾಹುಕ ಬರುತ್ತಂ. (ಜತ? 00-01) ಕಃ ಕಾಳ್ಮಾನಿಸನೊರ್ವನುಂ ಕಾಪಟ್ಕದಿಂ 
ಕರೆದು" ತಂದು . . . ಮುಪ್ಪರಿಯಂ ಕಟ್ಟೆ ಕಟೀತಟಿಕ್ಕೆ ಸುಲಿದೊ್ಸಿಂ 
ಪಲ್ಲಳಂ ಕಾಲ್ಗಳಂ ಕರದಿಂದಂ ತೊಳೆದೊಂದು ಕೋವಣಮನಾಂತಂಗೊಲ್ಹು 
ಕೆಯ್ಸೆಯನ್ನುತುಂ (ಶತಂ: ೨೩-0೦). ೩, (ಮೂರು ವಸ್ತುಗಳ)ಕೂಡಲು; 
ಸಂಗಮಃ ಸಮಾಗಮ: ಅನವರತದಾನದಿಂ ಮಿಕ್ಕನೂನಸೂನೈತದಿನಳಮ 
ಶೌರ್ಯೋನ್ನಶಿಯಿಂ' ವನನಿಧಿನರೀತ ಸಕಲಾವನಿಯೊಳ್‌ ಮುಪ್ಪುರಿವೊ 
ಲಾದುದಾ ನೃಪನ ಗುಣಂ- (ಉಕ್ಕಾ. 3೬) ; ಕುಮಾರನ 'ಯೌವರಾಜ್ಯ 
ಸಂಪದದೊಳಮಾಧಿರಾಜ್ಯನಿಜಲೀಲೆಯೊಳಂ ಪಿತೃ ವೃದ್ಧ ರಾಜ್ಯಸಂಪದದೊಳ 
ಮೊಪ್ಪದೆಂ ಸಿರಿಯ 'ಮುಪ್ಪುರಿವೊಲು ವಸೈಕಛೂಷಣಂ (ಅನಂತ: ೯-೬) ; 
ವಿನಯಭಯಭಕ್ತಿಗಳು ಮುಪ್ಪುರಿಯೆನಿಸಿ'ತನ್ನೊಳಗೆಸೆಯೆ ನಿಜಕಾಂತನಿಗೇಗಿ 
(ಹು. ೨-೬೦), ೪, ಬಲವಾದುದು ; ಬಿಗಿಯಾದುದು.; ಮೂಢ 
ಮಾನವರು ಮುಪ್ಪೊರಿಯ ಮಾಯಾಸ್ರಬಂಧೆಕೆ ತಪ್ಪದೊಳಗಾಗಿಪ್ಪರು 
(ಅಕುಕ. ೨-೦೦೩)- ೫. ದಪ್ಪಮಾಗಿರುವುದು ; ಒತ್ತಾಗಿ ಸೇರಿದುದು : 
ಮುಪ್ಪುರಿಯ-ಹುಬ್ಬುಗಳ ಮುರಿದ ವಿಡಸೆಯೆ , ಮೇಚಕಾದ್ರಿಯ ಸರಸದ 
ವನವನೀಗ ಮಂಡೋದರಿಯ ಮಗನು (ಕೊರರಾ. ೬-೯೮); ಮನಿರ[ಪಾಕಾ- 
ದಿ]ಪ್ಪರಿಯೆ ಹುಬ್ಬುಗಳ ಸುಯ್ಲುಗಳೆ. , - ಆಸಮಭಟರೊದಗಿದರು 
ಸಮರದಲ್ಲಿ (ಕೊಕರಾ: ೬-೦೫-೨೦). ೬. ಆಧಿಕ್ಕ ; ಅತಿಶಯತೆ : 
“ಮಂಪ್ಪುರಿಗೊಳ್‌ ಪರಾ. 

[ಮುಪ್‌ (ಆಮೂಜು) -- ಪುರ್ಮಿ-/ತೆಮಿ. ಮುಪ್ಪ ರಿ, ; ತೆಲು. ಮಂಖ್ಪರಿ] 


ಮುಪ್ಪುರಿಗೊಡಿಸು (ಕ್ರಿ). ಮೂರುವೆಗಳನ್ನು ಸೇರಿಸು.._ ಕೂಡಿಸು: 


ನವಪಿವಿತ್ರಸೂಕ್ಷ್ಮವಾದ ಇಪ್ಪತ್ತೆಳೆಗಳಿಗೆ ಸಮಭಾಗದಿಂ ಮುಪ್ಪುರಿಗೂಡಿಸಿ 
ಪೋಣಿಸುವದಿದು ಉತ್ತಮ (ಆನೇಕ. )- 
[ಮುಪ್ಪುರಿಗೂಡು 4 - ಇಸ್ಸು) 


ಮುಪ್ಪುರಿಗೂಡು(ಕ್ರಿ)- ೧. ಮೂರು ಎಳೆಗಳು ಸೇರು, - ಕೂಡು. 


-ಒಟ್ಟಾಗು ; ತತ್ವದ ಕಾವು ನಿಜನಿಶ್ಚಯನ ಬಿದಿರು ಭಕ್ತಿ ಜ್ಞಾನ ವೈರಾಗ್ಯ 
ಇಂತೀ ತ್ರಿವಿಧ ಮುಪ್ಪುರಿಗೂಡಿದ ನೂಲಿನಲ್ಲಿ ಕಟ್ಟುಗಳ ಕಟ್ಟಿ (ತರ್ಶವ- 
೬೦-೩33). ೨. ಓಟ್ಟಾಗು ; ಸೇರು; ಒಂದಾಗು : ಮೇಖಲೆಯ 
ಪಂರಿಹಾರ್ಯದ ಮಣಿನೂಪುರದ ಮಧುರಸ್ವನಂ ಮುಪ್ಚಿರಿಗೂಡಿದ 
ಮದನಪಾಶಮೆನೆ ನಡೆತಂದಳ್‌ (ಶಂರಾಖಬಾ, ೩-೬೪) ; ಕಣ್ಣ ಕೇಸುರಿಯುಂ 
ಪುರ್ವಿನ ತಳ್ತೆ ಕರ್ಬೊಗೆಯುಮುಗ್ರೇಭಪ್ರತಾಪಕ್ಕೆ ಮುಪ್ಪರಿಗೂಡುತ್ತಿರೆ. 
(ಅನಂತು ೦೪-೭) ; ತಪ್ಪದಹುದು ಕೌಶಿಕನ ಕೋಟಲೆ ಈಗ ಮುಪ್ಪುರಿಗೂಡಿ 
ರಂಯನಿಗೆ ಹೆಪ್ಪಳಿಸಿತು (ಹುಸಾ- 06-6೬). [ಮುಪ್ಪುರಿ - ಕೂಡ್ಕು) 


35 |ಮುಘ್ಪುರಿಗೊಳ್‌. ವಬಪ್ಪೆರಿಗೊಳು, ಮುಪ್ಪರಿಗೊಳ್ಳು (ಕ್ರಿ). 


೧. `ಕೂಡು; ಸೇರು; ಒಂದಾಗು: ಹರಿವಿರಿಂಚಿಗಳ ಮನದೆ 
ಬಯಂಕೆಯುಂ ಳಂದರ್ಪನ ಪಂಚಬುಣಾನುಸಂಧಾನಮುಂ ಪುರ್ವತಿಯ 
ಮನೋರಥಮುಂ ಮುಖಪ್ಪುರಿಗೊಂಡು (೧೦ಕ-:-8 5); ಮುಪ್ಪುರಿಗೊಂಡ 
ಹುಬ್ಬುಗಳ ನೆಗೆದ 'ರೋಮಾವಳಿಯ 'ಬಿಗುಹಿನ . - . ರಕ್ಕಸರನೀಕ್ಷಿಸಿ 
ನುಡಿದನಸುರೇಂದ್ರ '(ತೊರರಾ- ೩-0೩-೬). ೨. ಅತಿಶಯವಾಗು ; ಅಧಿಕ 
ಗೊಳ್ಳು ; ಹೆಚ್ಚಾಗು : ತುಲುಂಬಿದ ಕುಸುಮಾವಳಿಯ ಪೊಸಕಂಪುಂ 
ಸೊಗಯಿಸುವ ಸೊಂಪುಂ ಮೋಹಿಸುವ ಬೆಳೆಗುಂ ಮುಪ್ಪುರಿಗೊಂಡು ಬಳಸಿ 
ಬೀದಿವರಿದೆ (ಹಣು. ಕ: 06-08) ; 'ಕೋಪಾಗ್ನಿ 'ವಂಪ್ಪುರಿಗೊಂಡ: 
ಮ್ಯುದಗೆಟ್ಟ ಮುಖದಿಂದೆ ವಲ್ಮೀನಾಥನ ಸದನಕೆಯ್ದಂದು ಬಿನ್ನಪಗೆಯ್ಯ 
(ಕ್ರಿರತ- ೦೭-8೨) ; ಮುಪ್ಪರಿಗೊಂಡ ವೈರದಲೆಮ್ಮೊಳು ' ಮೇರೆದಷ್ಪಿದ 
ದುಷ್ಕೃತದಿಂದೆ (ಕ೯ವೃ. ೪-೪): ೩. ದೃಢಗೊಳಿಸು ; -ಬಿಗಿಮಾಡು. 


ಮುಪ್ಪುರಿಗೊಳಿಸು 


ವಿಂಂಚಂ 


ತಿರುವಂ ಮುಪ್ಪುರಿಗೊಂಡು ಮಿಳ್ಳಿಸುವ ಮಾಡಿ... 
ನಿದಾಘಮಂ ಬೆದಜ್‌ ಬೆಂಕೊಂಡತ್ತು ಮೇಘಾಗಮಂ (ಣರಂಉ. ೫೩೦) 
ಮುಪ್ಪುರಿಗೊಳು; 91 ಪರಮಹರುಷಾದ್ಭುತಭಯಂಗಳು ಬೆರಸಿ ತನ್ನಯ. 
ಮನದೊಳಗೆ ಮುಪು ಎರಿಗೊಳಲು ನಮಿಸುತ್ತ ಸಂಸ್ತತಿಸಿದನು (ತಿಮ್ಮಅ- 
೩-0). ಮುಪ್ಪುರಿಗೊಳ್ಳು ; ೧. ಮೂರುವಿಷಯಗಳು ಮುಪ್ಪುರಿ 


ಗೊಂಡು ಮಡಿಕೇರಿಯನ್ನು ಬಿಟ್ಟು ಹೊರಡುವ ವಿಷಯ ತೀರ್ಮಾನ 
ವಾಯಿತು (ಬ್ಯಾರೆ: 69) ; ಶಾಂತ, ಚೆಲುವು, ಜೀವನದ ಪ್ರಗತಿ, ಇವು ಆ 


ಸನ್ನಿವೇಶದಲ್ಲಿ ಮುಪ್ಪುರಿಗೊಂದಿದ್ದವು. (ನು: ೦೦೬೪): ೨. ಸುರಪತಿ, 
ಯೆಂಬ ಪೆರ್ಮೆ ದೆಸೆಯಾಣ್ಮರನಾಕ್ಕೆ ಪೆನೆಂಬ ಹಮ್ಮು ದುರ್ಧರದಿತಿಜೇಂದ್ರನಂ. 
ಜಯಿಸಿದಾಳ್ತನ ಮಂಪ್ಪುರಿಗೊಂಡು (ರಶಾನ- ೩-೩೦) ; ಘನರೋಪಷ 
ಮುಪ್ಪುರಿಗೊಂಡು ಪಾವಕನೆರೆಡುಗಣ್ಣೊಳು ಕುಡಿದನೋ (ರೇರೀಶು- ೪-೨). 
೪. ತೀಕ್ಷ್ಚ್ಣವಾಗು ; ಚುರುಕಾಗು : ಪ್ರತಿಭೆ, ಅಭ್ಯಾಸ, ಜ್ಞಾನಗಳಿಂದ 
ಮುಪ್ಪುರಿಗೊಂಡ ಇವರ ಕವಿತಾಶಕ್ತಿ ಇದರ ಪ್ರತಿಯೊಂದು, ಕೃತಿಯಲ್ಲಿ 
ಬಿಂಬಿತವಾಗಿದೆ (೬ಗರಾ. ೨೯೦). [ಮುಪ್ತುರಿ * ಕೊಳ್‌) 

ಮುಪ್ಪುರಿಗೊಳಿಸು (ಕ್ರಿ). (ಗಟ್ಟಿಯಾಗುವಂತೆ) ಸೇರಿಸು ; ಕೂಡಿಸು : 
ಒಂದುಮಾಡು ; ನವ್ಮದಿವ್ಕಾಯರನಿಕರಮಂ ಹೊಸೆ 
ಮುಪ್ಪುರಿಗೊಳಿಸಿ (0ಇಳ್ಳ- 3೭-೦೦), 7 [ಮುಸ್ಪುರಿಗೊಳ್‌ 4 ಇಸ 

ಮುಪ್ಪುರಿಗೊಳು `ಮುಪ್ಪುರಿಗೊಳ್‌` ನೋ. 

ಮುಪ್ಪುರಿಗೊಳ್ಳು `ಮುಪ್ಪರಿಗೊಳ್‌ ನೋ. 

ಮುಪ್ಪುರಿವಿಡಿ (ಕ್ರಿ). ಹೊಸೆದು ಬಲಗೊಳಿಸು : ಸಿಡಿಲ ಬಳಗದ ಹಿಡಿದು 
ಮುಷ್ಪುರಿವಿದಿದ ತೆಅನಂತಿರ್ದ ಕಣು (ಕುತ್ಶಾಣ- ೬೦೩. ೦೦-೨೯ ಅಡಿಶರ್ಯ)- 


ಸೆದು 


l 
3 


[ಮುಪ್ಪುರಿ 4 ಒಡ] 

ಮುಪ್ಪರಿಸು (ಕ್ರಿ). ಸೇರು ; ಕೂಡು ; ಒಂದಾಗು : ಕುಸಿದು ನಿಲ್ಲದ 

ಜಯಸ್ವನವಸದಳದ ವುಥಿಯುಭಿರವಂ ಪಸರಿಸಿದ ಹರಹರರುವದುಂ 
ಮುಂಪ್ಪುರಿಸಿ (ಸಾನಂತ- 6-೬3). [ಮುಪ್ತುರಿ 4 - ಇನ್ಬು] 

ಮುಪ್ತೊಡವ್ಮ(ನಾ). ಮೂರುಲೋಕ : ತ್ರಿಲೋಕ : ಮುಪ್ಸೊಡವ 
ಯೊಳುಳ್ಳ ಕೃತ್ತಿ ಮಾಕೃತ್ರಿಮಮಪ್ಪ ಮಾಣಿಕಬಸದಿಗಳೆ ಒಪ್ಪುವ ಚೈತ್ಯ 
ಬಿಂಬಗಳನ್ನೇ ಪೊತ್ತು ತಪ್ಪದೆಯಭಿವಂದಿಸುವೆನು (ಶ್ರೀಕಾರ: 0-4); ಅವಿರಳ 
ಮಾದ ಸಮರಸನ್ನುಹದ ವಿವಿಧ ಮಹಾಭೇರಿಯ ಬಲ್ಜನಿ ಬಳಸಿತು ಮುಪ್ಪೊಡ 
ವಿಯನು (8ಡುಣ. ೬-೨೨). 

[ಮಃ (ಆ ಮೂಲು) . ಪೊಡವಿ (ಇಪೃಥುವಿ)) 

ಮುಪ್ಪೊಳಲ್‌ `ಮುಪ್ಪೊಟಲ್‌' ನೋ. 

ಮುಪ್ಪೊಳಲು 'ಮುಪ್ಪೊಬಲ್‌' ನೋ: 

ಮುಪ್ಪೊಳಲುರಿಕ `ಮುಪ್ಪೊಲಲುರಿಕ ನೋ" 

ಮುಪ್ತೊಟಡು `ಮೂಹೊಜಿಡು' ನೋ. 

ಮುಪ್ಪೊಬಲ್‌, ಮುಪ್ಪೊಳಲ್‌, ಮುಪ್ಪೊಳಲು, ಮುಪ್ಪೊಲಲು (ನಾ). 
೧. ಮೂರುಊರುಗಳು, - ಪಟ್ಟಣಗಳಂ ; ಈ ಚಿಕ್ಕದೇವನೊರ್ವ 
ನದಟಿಂದಂ ತೂಳ್ಳಿ ದಂ ಚೆನ್ನರಾಯನ ದುರ್ಗಂ ಮಿಡಿಗೇಶಿ ಮದ್ದಗಿರಿಯೆ;ಬೀ 
ಮಖಪ್ಟೊಟಲ್ಫಿಂಕಮಂ (೧84. ೬೨-ಲಿ. ಮು್ಪೊಳಲ್‌ ; ೨... 
ಮುಪ್ಪರ ೧ ; ರಕ್ಕಸರ ಮುಪ್ತೊಳಲ ಜೈಸಿ ಪ್ರಮದಮಂ ಸಕಲಲೋಕ 
ದೊಳು ಪೂರೈಸಿದನು (ಸವತ. 0೫-೧). ವಬಪ್ಟೊಳಲು ; ೨. ಆ 
ಗಿರಿಯ ತಪ್ಪಲೊಳಗಾ ಪಾರು ಶತಖಂಡಮಾಗಿ ಧೊಪ್ಪನೆ ಕಡೆಯಲೊಡ್ಡೂ 
ಮುಪ್ಪೊಳಲೊಂದುಭುಗಮೆಂಬಂತಂಡು ಬಳಿದ ಮಾರುತಿಯಂಗಮಂ ಕಂಡು 
(ಕೇತರಾ: 0.10). ಮುಪ್ಪೊಬಿಲು ; ೩. ಮೂರುಲೋಕಗಳು : 
ತ್ರಿಲೋಕ : ಮುಂಶ್ಪೊಟಲುಂ ನಡುಗಿದುದು (6ರ್ಮುತ- ೦೦-೦೬), 

[ಮುಪ್‌ (ಎ ಮೂಜಿ)  ಸೊಟಲ್‌] 


ಜಯಃ: 


೭೨೭೨ 


10 


49 


ಮುಮುಕ್ಷು 


ಮುಪ್ಚೊಟಲು "ಮಖಪ್ಟೊಟಲ್‌' ನೋ: 
ಮುಪ್ಪೊಬಲುರಿಕ, ಮುಪ್ಟೊಳಲುರಿಕ (ನಾ). ತ್ರಿಪುರಗಳನ್ನು 
ದವನು ; ಶಿವ ; “ಎಳಿದೇರ ಗೊರವನೈ ಮೊಗ ಕಂದುಗೊರಲ 


ದಹಿಸಿ 


ಟಿಲುರಿಕಂ . . . ಈಶ್ವರನ ನುಮಂ'' (ಕಕುಂ.೩) ; ಮುಶ್ಚೊಃ 
ನೊಲ್ಮೆಯುಂಟೊದುಂ, ಮುಸ್ಲೊಲಲೆ ಬಲ್ಲದು (ಅರ್ಮುತ 
ಮುಪ್ಪೊಳಲುರಿಕ “ ಮುಪ್ಪೊಳಲುರಿಕನೆನೆ  ಮಹಾದೇವನಕ್ಕು ” 
(ಕರೆ. €0)- [ ಮುಪ್ಪೊಬಲ್‌ ೬ ಉಂಕ] 


ಮುಪ್ಪೋಳು (ನಂ). ಮೂರುಹೋಳು, - ಭಾಗ. _ 
ಮುತ್ತ ಬಾಳೆಯ ಕುಯನುಕ್ಕರಿಸಿ ಕದುಕಟಿದು ಮತ್ತದಂ 


ತುಂಡು; 


ಮಾಡಿ (ಸೂರ. ೪-6) 
[ಮಂಷ್‌ (ಇ ಮೂಜಿ) 4. ಪೋಳ್ಳು (ಆ ಪೊ 
ಮುತ್ತು (ನಾ). ಪುಕ್ಕಟೆ; ಉಚಿತವಾದುದು : ಅವನಿಗೊಂದು 
ಎರಡನೆಯ ದರ್ಜೆಯ ಟಿಕೇಟನ್ನು ಮುಫತ್ತಾಗಿ ಕೊಟ್ಟಿದ್ದಾರೆ (66%. ೪); 
ಒಂದು ಸದಸ್ಕರಾಷ್ಟದ ಅಂಚೆಯನ್ನು 


ಇನೆ. ಸದಸ್ಯರಾಷ್ಟ 
ಇನ್ನೊಂದು. ಸದಸ್ಯರಾಷ್ಟ್ರ 


ಮುತ್ತಾಗಿ ಸಾಗಿಸಬಕೆಂದೂ ಒಪ್ಪಂದವಾಯಿತು (8ವಿಕೋ. 1- ೬೪). 
[೨ ಅರ್ತ ಮುಧತ್‌, ಮಘಾ; ಪಾರ. ಹಿಂ. .ಮುಫ್ಟ್‌: 


ಮುಧತ್‌, ಮೋಫತ್‌] 

ಮುಬದಲು 'ಮುಬಾದಲೆ' ನೋ. 

ಮುಜಾದಲೆ, ಮುಬದಲು, ಮುಬಾದಿಲೆ, ಮೂಬದಲು,ಮೂಬದಲೆ, 
ಮೋಬದಲಿ (ನಾ): ೧. ಪ್ರತಿಯರಾದುದು; ಅದಲುಬದಲು: 
ವಿನಿಮಯ : ಮಂಖಬಾದಲೆ ಮುಂತಾದ ಖರ್ಚಿಗೆ ಅವಕಾಶವಾಗದಂತೆ 
ನೋಡಿಕೊಳ್ಳಬೇಕೆಂತಲೂ ಸನ್‌ ೧೮೨೬ರಲ್ಲಿ ಹುಕುಂನಾಮ ಸಾದರ್ಮಾಡಿ 
ದರು (ಕುಶಾನ. 11, ೫). ಮುಬದಲು: ೧. ಮಹಾರಾಜನು 
ತನ್ನೆ ಸಹಾಯದ ಮಂಬದಲು... ಇಂಗ್ಲಿಷರಿಗೆ ನೆರವಾಗುವೆನೆಂದು 
ಹೇಳಿದನು (30ಸಂ- ಮುಬಾದಿಲೆ : ೨. ತಾತ್ಕಾಲಿಕವಾಗಿ 
ಕೊಟ್ಟಿ ಸಾಲ: (ಹಗ್ಗ. ೫): ಮೂಬದಲು; ೧. ತೋಟ 
ದೊಳಗೆ ಹೂ ಬೆಳೆಯೋದು ಹೆಚ್ಚಲ್ಲ, ಬಂಜರಭೂಮಿಯೊಳಗ ಹೂ ಬೆಳೆದರೆ 


೨೦೬) - 


ಅದ ನಿನ್ನ ಬುದ್ಧಿಗೆ ಮೂಬದಲು (೧೧: 909). ಮೂಬದಲೆ : ೧. 
“ಪ್ರತಿ, ಸಮಾನವಾಗಿರುವ ಮತ್ತೊಂದು ವ್ಯಾಪಕತ್ವ,. ಅಸುಧುರಣ 
ಧರ್ಮ, ಮೂಬದೆಲೆ” (॥ರ್ಮಾತಿ: ೨೩0. ಮೋಬದಲಿ: ೧. 


ನನ್ನ ರೂಪಾಯಿಗಳಿಗೆ ಮೋಬದಲಿಯನ್ನು ಮುಟ್ಟಿ ಸುತ್ತೇನೆದು. ಕಾಗದ 
ಬರದುಕೊಡು (ರೋಓಿನೀ, ೪೭) 
'ಲ; ಮುಬದ್ಧಲ್‌; ಓಂ. ವ 


[+ ಅರೆ. ಮುಬುದಲು; ಪಾಠ. 
ಇದಿಲಾ; ಮರಾ. ಮುಂಬಾದಲ್ಲಾ 


ವಲಾ ] 


ಮೋಬದಲಾ, ಮೊ 


'ಮುಬಾದಲೆ' ನೋ. 

ಮುಬಾರಕ್‌ (ಗು). ೧. ಮಂಗಳಕರವಾದ ; ಶುಭದಿಂದ ಕೂಡಿದ ; 
ಒಳ್ಳೆಯ 
ಕುಂಪನಿ ಮುಬಾರಕ್‌ ಮರ್ಜಿ ಯಾವ ಮೇರೆ ಇದೆಯೋ ಆದರಲ್ಲಿ ಈ 
ದೋಸ್ತುದಾರರಿಗೆ ಅಬ್ರುಕೀರ್ತಿ ದೊಡ್ಡ ದಾದೀತಂ (ಾಾಶೇಂದ್ರ ೨೪೪) 
(ನಾ): ೨. ಶುಭ; ಮಂಗಳಪ್ರದ- 

[ «ಅರ. ಪಾರ, ಹಿಂ. ಮರಾ. ಮುಭಾರಕ" ] 

ಮುಬ್ಬಣ್ಣ 'ಮೂವಣ್ಣ' ನೋ. 

ಮುದವ 'ಮ್ಕೂ' ನೋ. 

ಮುಮರಿದಂಡ 'ಮುಮ್ಮರಿದಂಡ' ನೋ. 


ಯಾವದೊಂದು ಕಾರ್ಯಕ್ಕೂ ಆ ಇಂಗ್ರೇಜ ಬಹುದ್ದರ 
೬ 


«5 ಮುಮುಕ್ಷು (ಗು). ೧. ಐಹಿಕ ವ್ಯವಹಾರಗಳಿಂದ ದೂರವಾಗಲು 


ಬಯಸುವ ; 5 


ಪೇಕ್ಷೆಯಿಂದ ಕೂಡಿರುವ ; ಮುಕ್ತಿಯನ್ನು 


ಬಯಸ, 
ತೆ: 


ವ : 


ಯನು 


ಮುಮ 


೭೨೭೩ ಮಂದ್ಮುಲೀ 


ಆವನೊಬ್ಬನ ವಿಮಳಕೀರ್ತಿಸುಧಾವಗಾಹನೆದಿ:ದ ಪಾತಕ 
ಪಡೆವುದೀ. ಜಗದಪ್ರ ಯತ್ನದಲ್ಲಿ ಸೇವಿಸುವುದನುದಿ: 
'ಮುಕ್ಷುಜನಾವಳಿಗಳು (ಇಗ, ೪-4-೨೪) - 
ಯನ್ನು ಬಯಸುವವನು; ಮೋಕ್ಷಾಪೇಕ್ಷಿ : 


ಸಮಕ್ಷದೊಳವರ ಪೇಬ್ಬ 


ಸೊಳೆ ಪರಮಜಿನಪತಿ ಪರಿಭಾಷಿತಮಪ್ಪ 


ಪೊ:ಷಿತವ್ರುತೆಮಂ ಕೈಕೊಂಡು” (ಅಂಕು. 8-10 ನ); ಆಕ್ಷಣದೊಳಗ್ಗಿಭೂತಿ 
ಮುಮುಕ್ಷುಗೆ ಮೂಜನೆಯ ದಿವ್ಯಸರ್ಮವಧಿ ಪುಣ್ಯ ಶುಭಸ್ಮಾನ 
ಸಮಕ್ಷದೊಳಾದುವು (ಸುಳುಮಾ್‌ 6-44): ಶೌರಿ ಭವತ್ತಸುದ ಲಪದಿಂದೆ 


ಮುಮುಕ್ಷುಗೆ ಮೋಕ್ತಲಕ್ಷ 
ಕ್ಷ ಕಲ್ಲೂ 


(aro. ೧೭-೩೯) . 


ಯನ್ನು 


ದಿಂದ ಮೋಕ್ಷದಲ್ಲಿ 


[ಸಂ.7 


ವೈರಾಗ್ಯವೂ ಒರುವುವು (ಹಂಸಾ, ೨೨೦) - [ಹಂ.] 


ಮುಮುಕ್ನುವೃತ್ತಿ 


ವೃತ್ತಿ (ನಾ). ಮುನಿಧರ್ಮಃ ಮೋಕ್ಷಾಪೇಕ್ಷೆಯ 
ನಡವಳಿಕೆ : 
ವೃತ್ತಿಯಂ ತಾಳ್ವಿದವರ್‌ ತಾಮೆತ್ತ (60. ೫-೬6). [ಸಂ.] 


ಮುಮೂರ್ಷು (ಗು). ೧. ಪ್ರಾಣಬಿದಲು ಇಚ್ಛಿಸುವ; ಜೀವವನ್ನು 


ಕಾಮಸುಖೋಚಿತಮತಿಗಳ* ನುಮೆತ್ತ 


ಮಿ 


ತ್ಯಜಿಸಲು ಅಪೇಕ್ಷಿಸುವ. ೨, ಸಾವು ಸನ್ನಿಹಿತವಾಗಿರುವ; ಮರಣಾ 
ವಸ್ಮೆಯಲ್ಲಿರುವ : ತನ್ನ ತೊರೆದರ್ಭಕರ ಹಂಬಲಿಸುವ ಮುಮೂ। 


ತಾಯಂತೆ, . . 


03ಿ-೩03)- 


ಪೊರ್ದಿದವೋಲಜ್ಜಾ ನಿ ನಯಾನಯಚಿಂತೆಯನೇನುಮನಜ್‌ಯನೆ ಮು: 
ರ್ಷುತೆಅನಣ್‌ದಪನೇ (ತ್ರ ಪು- 00.85); ಸವಕುಮಾರನು ಮುಮೂರ್ಷು 


ವಿನಂತೆ ಕಂಪಾಲಿಕನ ಸಂಗಡ ಹೋದನು (ಕ4ಕುಂ- ೨3): [ಸಂ.7 
ಮುಮ್ಮಡ, ಮುಮ್ಮಡ್ಡಿ (ನಾ). ಕಾಲಿನ ಹರಡಿನ ಮುಂಭಾಗ: 
ಪೆರ್ದೊಡೆ ಕಟಿ ಮುಮ್ಮಡಂ ಪರಡು ಸಂದಿ ನೊಸಲ್‌ ಪಣೆ ಕಣು 


ಕದಂಪಿಮೆಬೆಜಿಯನೆ ನಟ್ಟುವುರ್ಚಿದುವು . 


ರು 
ತನ್ನಳಲನವರ ಹಂಬಲದಿ ಮರೆತುಸುರಿದಂ (ಗೂಳ್ಕೊಢಾ- 
(ನಾ). &. ಸಾವು ಸಮಾಪಿಸಿದ ವ್ಯಕ್ತಿ: ಮರಣಾಸನ್ನ 
ನಾದ ವ್ಯಕ್ತಿ ೭ ಆನೆಯನಿರುಳುಂ ಪಗಲುಂ ಜಾನಿಸಿ ತನು ಮೂರ್ಯವೃತ್ತಿ 


ಪಾರ್ಥನಂಬುಗಳ 


(ಸೂಪಾ. 00-08೬): ಒಂದೆಡೆಯೊಳ* ಗೋಣ್ಣವಿರ್‌ ಮುಮ್ಮಡಂಬರಂ 
ಮುಸುಂಕಿರೆ ಪಟ್ಟೊಂದು ಮುತ್ತ ಸಿಂಗಕ್ಕೆ ತನ್ನ ಕೇಸರಮೆ ಜಾಲಮಾಗಿ 

- ಏಜಲಾಟಿಸಿಯುಮಾಲದಿರೆ (ಉನೂಕ್ಯ. ೪3-39): ಮುಮ್ಮಡಿ : 
ಕಾಲು. ಕಣಕಾಲ ತೊಡೆ, ಹಿಮ್ಮಡಿ: ಮುಮ್ಮಡಿಗಳ ಸಹಾಯದಿಂದ 


ಮಾಡುವ ಒಂದು ಚಲನೆಗೆ “ಚಾರಿ” ಎನ್ನುತ್ತಾರೆ (ಭನ. ೩೦)- 


[ಮುಂ] (ಇ ಮುನ್‌) ಎ. ಮಡ್ಕ] 


ಮುಮ್ಮಡಿ 'ಮೂವಡಿ' ನೋ. 
ಷ್ಮಡ್ಡಿ `ಮುಮ್ಮಡ' ನೋ. 
ಮುಮ್ಮುಡಿಸು 'ಮೂಪಡಿಸು' ನೋ. 
ಮುಮ್ಮಣ್ಣು (ನಾ). ಮೂರುಸಲ ಬತ್ತದ ಬೆಳೆಯನ್ನು ಕೊಡುವ 
ಭೂಮಿ: (ಸಂಗ್ಮಾ. ೧೬೫). 
೧ ಮುಮ್‌ (ಆ ಮೂಜು) 4 ಮಣ್ಣು (- ಮಣ್‌)] 
ಮುಮ್ಮನ (ನಾ). ಹಿಂದಿನ ನೆನಪು,-ಆಲೋಚನೆ ; ಮರೆತಿದೆ ಪುರು 
ಮುಂಮ್ಮನವು, ಆದರು ಆತ್ಮಕೆ ಘನ ನೆನವು (6ರಳು. ೦೯೭೩-೦೬) - 


[ಮುಖ (< ನ್‌) ಸ ಮನ 


ಮುಮ್ಮನ್ಕೆ (ನಾ). ೧. ಮುಂದಿರುವ ಮನೆ ; ಎದುರುವನೆ : 


ಮನೆಯ 


ಹೆಮ್ಮಕ್ಕಳಂ ಬೇಗ ₹ರೆ (ಸಿಕ್ಕರಾ- ೨-೨): 


ನೆ 
ನೆ 


ರೆ 


| 
30 
| 


(0 


ಕಿ 


|ಮುಮ್ಮಯ್‌ ` ಮುಮ್ಮೆಯ್‌' 


ಪನಿಯ ಮಂಮ್ಟುನೆಯ ಭಕ್ತರು ನರರುವನಟ್‌ಯದ ಹಂಗೆ. . 


ಮಾಡಿರುತಿರಲುಿ (1ನ: ೪೯-30): ೨. ಮನೆಯ 


ನಾಗಿ: ಹೆಚ್ಚಾಗಿ: ಅತಿಶಯವಾಗಿ: 


ಬೆಮರ್ತು (2ಂತತಂ, 9೬-೦೬), 


“ ಮಮ್ಮಲನೆ ` ಪರಾ. 


'ಮುಮ್ಮರಿ, ' ಮುಮ್ಮುರ್ಮಿ ' ನೋ. 


)- ನಾಶ; ಹಾಳು : ತೇರ್ತೇರೊಳ್‌ ಸರಭಸದಿಂ ಮಾರ್ತಾಗೆ 

ಭಟರ್ಕಳಾರ್ದು . 

ಮುಮ್ಮು! ರಿದಂಡ ` ವ; ರಿದಂಡ ' ನೋ. 

ಮುಮ್ಮಲ (ನು). 
ಕಾರ್ಮಿಕ ಮತ್ತು ಮಾಯೆಗಳೆಂಬ ಮೂರುಬಗೆಯ ಮಲಗಳು.-- 

ೈಸನಸಪ್ತಕದ ನೀರರಕ್ಕುಳಿಸುತ ಮುಂದೆ ಮುಮ್ಮಲ 

ಸುಕೆಯನತಿಹೊಟ್ಟೆಯೊಡೆವಂದೆಡಿಂಡೀಂಟಿ ... - ಭವೆದನಾಳುವರ 

ಬಿಡು (ಕಂತ. 11. ೨೬ನೆ ರಾ್ಕತಟ್ಲಿಂ)- 
[ಮುವಮ್‌ (ಇ ಮೂಜಿ) 4- ಮಲ್ಯ] 

ಮುಮ್ಮಸಗು (ಕ್ರಿ). ಮುಂಚೆಯೇ ಆವೇಶವನ್ನು ಹೊಂದು; ಮೊದಲೇ 
ಉದ್ವೇಗಗೊಳ್ಳು, : ದಿಮ್ಮಿದರ್‌ ಗುಜಂಗಂಜಿಸದಿರಿಮತುಳರುದ್ರಗಣ 
ಮುಮ್ಮಸಗ ಬೇಡ (ತಂತ್ರ. ೨-೨೬). [ಮುಂ (ಆ ಮುನ್‌) - ಮಸಗು] 

ಮುಮ್ಮಳಿ ' ಮಣ್ಮಬ್‌' ನೋ. 

ಮುಮ್ಮಳಿಗಡಲು (ನಾ). ಕ್ಷೋಭೆಗೊಂಡ ಸಮುದ್ರ : ಹೊಯ್ದಾಡುವ 
ಕಡಲು : ಘಂಳುಘುಳಿಸಿ ಕವಿವ ತೆರೆಗಳು ಹಳಚಿ ಕುದಿದ ಮುಮ್ಮಳಿಗಡಲು 
(28ಣ- ೦೦-೨೮). [ಮಮ್ಮಳಿ (<ಮಣ್ಮಲ್‌).. ಕಡಲು (ಆ ಕಡಲ್‌,)] 

ಮುಮ್ಮಿಗೊಳ್‌ * ಮಣ್ಮಳಿಗೊಳ್‌ ' ನೋ. 

ಮುಮ್ಮಳಿಗೊಳು ` ಮಣ್ಮಳಿಗೊಳ್‌ ` ನೋ. 

ಮುಮ್ಮಳಿಯೋಗು "ಮಣ್ಮಲೌವೋಗು' ನೋ. 

ಮುಮ್ಮುಳಿಸು ' ಮಣ್ಮಲೌಸು ' ನೋ. 


;ಮುಮ್ಮಳಿ (ನಾ). ಬೇಸಗೆಯ ನಂತರ ಬರುವ ಮೊದಲ ಮಳೆ; 


ಗಾರು: ನಾನೆ ಮರ್ಬಿನ ಕರ್ಪ ನಾನೆ ಕದಿರ್ಜೂನ್ನ ಮುಂ 
ಳೆಯ ತನಿಗಂಪು ಬೇಸಗೆಯ ಚಿರುಜಳಂ (ಹಕಕ. ೩೦-೪): 
ಹ ಮುಮ್ಮುಳೆಗಾಲ " ಪರಾ. 


ಮುಂ (ಆ ಮುನ್‌) 2. ಮಳೆ (£ಮಬಟ್‌)] 


| ಮುಮ್ಮಳೆಗಾಲ (ನಾ). ಮಳೆಗಾಲದ ಆರಂಭ; ಮುಂಗಾರಿನ ಸಮಯ: 


ಶರಧಿ ಮುಮ್ಮುಳಿಗಾಲದಲ್ಲಿ ಭೋರ್ಗರಿವವೊಲು ಭೋರೆಂದು ಹಜ್‌ಯಬ್ಬ 
ರಿಸಿದುವು (ತೊರ. ೬-೩೩-೧0) - 
[ಮಂ (ವ ಮಂನ್‌,) +- ಮಳೆಗಾಲ (< ಮಬ್‌ಿಗುಲ)] 
ಮುಮ್ಮಆದಂಡ " ಮುಮ್ಮುರಿದಂಡ ' ನೋ. 
ಮುವಮ್ಮೂಲ್‌ಸು (ಕ್ರಿ)- ಎದುರಿಗೆ ಮರೆಮಾಚು (?) : ಘಡ ಹೋಗದಿರ್‌ 
ಮುಮ್ಮುಟತಿಸಿ ಮಂಟಪಕೆ ಕಿಚ್ಚನಿಕ್ಕಿದ ಕಳ್ಳಬಂಟರಿವರಂ ಬೇಗದಿಂ ವಿಡಿ. 
(ಕಂಪು- ೩೦-೨೬)- 
ಮುಂ (ಆ ಮನ್ಸ್‌)  ಚಜ್‌ಸು (< 'ಮಣಕ್‌ಯಿಸು)] 
ಮಂಮ್ಮುಬ್‌ "ಮಣ್ಮಲ್‌ " ನೋ. 


ಯ್ಯ ೭೨೭೬ 


ನನಗೆ ಪೊನ್ನಕ್ಕುಮೆಂದಲೃಜಃಂ ಮಾಡುವ ದಾನಂ ವಾನಮಲ್ಲಂತದು 
ಬಗೆವೊಡೆ: ಮಾಯ್ಟುಂಧುಗಳ್ಲೀವುನಕ್ಳುಂ (ರರೂನ್ಮು: ೪-೪೭) ; ನೆರೆವದಳ 
ಡರೆವ ಸಾಂದಿನ ಮೊರೆವಳಿಗಳ ಪರೆದ ಕಂಪನಿರೆವನಿಳನ ಮುಯ್ಕೊರೆವ 


3 ಮರ್ಯಾದೆ” (ಕಟ. ಬ. 
ಬಲ್ಲನೆ ದಾಸಿದ್ಯಯ್ಯನಂತೆ ಉಡಕೊಡ 


ನೆ ಉಂಡುಟ್ಟು ಕೊಟ್ಟರೆ ಮುಯ್ಯುಗೆ ಮುಯ್ಕೆನಿಸಿತವ್ತಿ (೦45. ೩೦೯) ; 


ವಿಟಭೋಗಿಗಳ ವಿಸ್ತರದಿಂ ಸೊಗಯಪುವು ಘಟ್ಟಿವಳರಂಗಡಿಗಳ* (ಫಿತ್ತತ್ನ. ಮಯ್ಯ ಮಾತಲ್ಲಿದುವೆ ನಮ್ಮಯ ಕಯ್ಯಲಹ ಸೇವೆಯನು ಕೈಕೊಂಡಯ್ಯ 
೨-4); ಮುಧಿವರನು ಬಿಜಯಂಗೈದು . ೬ಎ ಮಕ್ಕಳ ಪರಮವಿಭ | $ | ನಾಗಿಯದು (860: ೩-೦-೪೫) ಮುಯ್ದ್ಯೂ; ೧. ಆರ್ಜೆ 
ಪಕೆ ಮುಗ್ಗಾಳಾ- ಮೈ)ಯ್ಯನಾಂತು ಮುನೀಂದ್ರನಿಂತೆಂದ [ಕುನ್ಮಾ: ೨-೮, ಪುರುಷ ಇಜ್‌ದು ಬಸಮಲ* ದ] ಬೀಜಕ್ವೂರನ್‌ ತೆಜನ ಮೆಚ್ಚೆದೊಂ.. - - 
೨. (ಮದುವೆಯ ಸಮಾರಂಭದಲ್ಲಿ ವಧೂವರರಿಗೆ ನೆಂಟರಿಷ್ಟರು ನಣ್ಣಿದೇವಂಗಬಸ್ಸಿ ಮುದ್ಚುಮ್ಹಡೆದೊಂಗರ ಆಲೆದೊಂ ಮೂದಲಿಪೊಂ 
ಕೊಡಂದ) ಬಳುವಳಿ: ಉಡುಗೊರೆ: `'ೆಲ್ಲಟಿಯೆನಲ್ಕೆ ಮುಯ್‌” (ಎಇ xxiv, 6೯೩-೩: ಸು- 881), ಹ, ಕ್ಷಿತಿತಕದೊಳ್‌ ನೆಗಬ್ತಿರ್ದ 
(ತತುಸಿ- ೭೦) ; ಘಟ್ಟಿ ಪಟ್ಟೆಯ ಸೀಳ ಸುರಳ ತಲೆಯ ಮೇಲಿಟ್ಟು ಶಂಭು ಪ್ರತಿಮಲ್ಲನನಿಕ್ಕಿ ಮುಯ್ವ ನಣಮಾನದೆ ದರ್ಶಿತದುರಿತಮಲ್ಲಸುಮನುಡಿದ 
ಕುಮಾರ ಮುಟ್ಟಿ ಮುಂಯ್ಸಳ ಚೀರವಿಡಿದು ಕಣ್ಣಗೆಗಳವಟ್ಟು ಬರಲು |30 ನಿಂ ಸಭೆಗೆ ನಡೆದನಿಂಪ್ರಾರ್ಚಿತನೂ (60ಪು. ೧೪-೦೩೪). ೪. ಆತಂಗೀವ 


| 
ಬಂದನಾಗ (84ನ೫ಂ- ೨0-೩೦) : ಮೇದಿನೀಶ್ವರರಾಗ ಮುಯ್ಸಳನೋದಿಸಿ ೦ ನಿನಗೆ ಕೊಡುವೆನೇಬಕ್ಕ ಹೋಗು (೪ನಫ್ಯ. 6-08) ;: ಬಯ್ಯ 


ವರವಪನಿಪಗೆ ಸತಿಗಿನ್ಸೈದೆತನ ಮಿಗಿಲೆಂದು ಪರಸಿತು ಮುನಿವಧೂನಿಕರ ಹನಸುಗಳಿಂದ ಬೇಳ ಬಗೆ ವಳ್ಳಿಸಂ" ಮುಯ್ಯತ್ವಿಗಳ ಕೆೊಡುವೆನೆಂದಂ 
(ಕಳಕ- 6-03) ಹಿ. ಮಾಡಿದುದಕ್ಕೆ ಪ್ರತಿಯಾಗಿ ಮಾಡುವುದು: ಪಲ್ಲನಗಿದಂ (೫೮ರ. ೧೩೦-೨೬). ೫. ಮುಯ್ವನಾನುಪುದವ! 
ಪ್ರತೀಕಾರ ; ಸೇಡು: ಭೀಮಂಗೆ ಪಾರ್ಥಂಗೆ ಕೃಷ್ಣಂಗೆ ತೀರಿಸಿದ ಬೈವುದೈ ನಿಮ್ಮಿನಿಬರನು (ಕುವ್ಕಾಂೀ- 0-24). 

ಮುಯ್ಯ ಳನ್‌ ಕೀಲಿ ಆಣಕಿಸುತೆ . - . ಬಂದನ್‌ (ಕಕ್ಕೆತ್ಕಾ. ೧೩-೨೬೧). | 36 ಮುಯಿಮಾಡು. ಮುಯ್ಮಾಡು, ಮುಯ್ಯಮ್ಮಾಡು - ೧. ಒಂದಕ್ಕೆ 
೪. ಮಾಡಿದ ಕೆಲಸಕ್ಕೆ ಪ್ರತಿಯಾಗಿ ದೊರೆಯುವ ಲಾಭ; ಪ್ರತಿಫಲ: ಪ್ರತಿಯಾಗಿ ಮತ್ತೊಂದನ್ನು ಕೊಡು: ಕಮಲಕೆ ವದೆನವ ಹಸೆಗೆ 
ಸತ್ಯಪ್ರತಿಜ್ಞ ನೆನೆ ಕುರುಪತ್ಕೂರುಕಿರೀಟಭಂಗಮಂ ಪಡೆದು ಜಗತ್ತು ತ್ಯ ನಡೆಯನು ಕುಮುದಕೆ ಫೊಳೆವ ಕಂಗಳನು ಭ್ರಮರಕೆ ಕುರುಳನು ಮಂಯಿ 
ಕೃತಕೃತ್ಯನೆನಿಸದೆ ಸತ್ಕಾಶ್ರಯವೆಸರ್ಗೆ ಮುಯ್ಮುನಾಂಪನೆ ಭೀಮಂ (ಗಣಾಯು. ಮಾಡಿ ಮೆಜ್‌ದರಾ ರಮಣಿಯರಾ ವನದೊಳಗೆ (ಕೇಠಂಸಾಂ. ೧೪-೩೭) : 
9-೩9) ; ಪೊಸದೇಸೆಯೊಳೊಂದಿದ ಮಾರ್ಗಮೊಳ್ಳುಪೆತ್ತೆಸೆದಿರೆ ಪೇಟ್ಟು ಚುಂಬನಸುಖದೆ ನಾಲವ ತಿದ್ದಿ ತೆಗೆದರು ತಂಬುಲ ಮುಯಿ_ ಮಾಡುಶಿಹರು 
ಅಂಜಿಸದೆ ಕೆಮ್ಮನೆ ಬಲ್ಮೆಗೆ ಮುಯ್ಕನಾಂಪುದೇ ( ಸುಕುವತಿ. ೦-೪೪) :|20| (ಕರತ. 00-008). ೨- ಪ್ರತೀಕಾರ ಮಾಡು : ಎನ್ನ ಉಪಕೃತಿಗಳನ್‌ 
ಹಕ್ಕಲಂತೆ ಬಡಿಹಕ್ಕೆ ವಂದು ಮುಯ್ಯುಲ್ಲದೊಕ್ಕಲಂತೆ ಬಡುಗುಲಿಗೆ ವಂದು ಇಂತೂ ದುಷ್ಕೃತಿಗಳಿನ್‌ ಮುಯ್‌ಮಾಡಿದೆಲ್ಲ ದೇವರ್ಕಳುಂ ಎನಗೆ 
(ರರ್ಮಾನ್ಮು. ೩-೩೭) ೫. ಗೌರವ; ಸತ್ಕಾರ; ಆದರ: ಪ್ರಿಯಚಿತ್ತದಿಂ ಪಗೆಗಳಿಂದೇ ಎಣಿಸಿದಪ್ಪೆನ್‌ (2ದ್ಮಶ್ರ. 30_0039)- ಹಿ: ಬಳುವಳಿ 
ನಿನ್ನ ಮೆಲ್ವಚನಂಗಳಂ ನೆಜಿ ಕೇಳ್ನು ಮುಯ್ಕನೆ ಮಾಡುವೆಂ (ಕರಮ್ಮ ಕೊಡು : ಉಡುಗೊರೆ ನೀಡು: ಹರುಷದಿಂದವರ್ಗೆ ಸೇಸೆಯನಿಕ್ಕಿ 
8-23೦) - ಮುಯ್ಯಿ; ೧. ಶುಭಮುಹೂರ್ತದರಿ ಪಟ್ಟವ ಟಿ ದೆರು ನವರತ್ನ ಪಿರಿದಂದ ವಸ್ತ್ರಗಳನಿರದೆ ಮುಯ್ಮಮ್ಮಾಡಿ ತೆರಳಲು (ರ ಕಾ. 


ಸೃಪಗೈ. . - ಧರೆಯೆರಸುಗಳು ಕೈಮುಗಿದು 
(ರಾಸುತ: ೩3-೦0೭). ೨. ಹದಿನಾಜುದಿನಮುಚಟ್ಟ 


ಲೇಸ ಪಂಜ್‌ಯದೆ ತಾವು ಮದುವೆಯೊಳ್ಳಿನಚರಿ ಮುಯಿಗಳ ಸಲಿ 


ತಯ್ಯುಗೆ ಮುಯ್ಯಿ (ಒಳ್ಳೆಯದಾಗಲಿ. ಕೆಟ್ಟುದಾಗಲಿ) 
ಹಿಂತಿರ; ಕೊಡುವುದು: ಪ್ರತೀಕಾರ ; 


ಗಿ 
ನಾಡುವೆನಯ್ಮಾ ಪಾಮೋದಕದ ಹಂಗಿಂಗೆ. . 


ತಿದ್ದಿದರು ಭೂಮಿಪರು ವ್ಯಂತರರು [CO “ಕೃತಿ ಕೂಡಲಸಂಗನ ಶರಣರ ವಿಲವನಆಯದೆ ಮುಯ್ಯಿಗೆ. ಮುಯ್ಯೂಗಿ 
ಯಾತನಂ ಪ್ರತಿ ಪ್ರತಿಕೃತಿಯೆನಲ್ಕೆ ಮುಯಿ” (ಬಂಗಣ- ೦4೫-೬). ೬: ಕೆಟ್ಟಿತ್ತಯ್ಯಾ ಎನ್ನ ಭಕ್ತಿ (015: ೩೬). ಮುಯ್ಯಿ ತೀರಿಸಿಕೊಳ್ಳು 
ಪಡೆದುದಕ್ಕೆ ಪ್ರತಿಯಾಗಿ ಕೊಡುವುದು: ಎರವು, ಮುಯಿ/8 | ಎ. ಸೇಡುಶೀರಿಸಿಕೊಳ್ಳು ; ಹೆಗೆಸಾಧಿಸು:  ಕುತುಬ್‌ಷಾಪಿ 
ಮುಟ್ಟುಂಟು ವಸ್ತೂತ್ಯರಡೊಳೆಗೆ ಭಾವಿಸಲು ಮಕ್ಕಳ್ಳಸೆರವ ಕೊಟ್ಟವರುಂಟೆ| ದೊರೆಯು - - . ವಿಜಯನಗರದ ಮೇಲೆ ಮುಣ್ಯು ತೀೀರಿಸಿಕೊಳ್ಳಬೇಕೆಂದು 
ಮಾರಿಯ ನಾಲಿಗೆಯ ಸವಿಗೆ (ಕಾಂ. ೧0-06). ಮುಯ್ಯ : ೩.| ಸಮಯ ನೋಡುತ್ತಿದ್ದನು (0೩೩ 003) ; ಗಾತ್ರಿ ಅವರ ಶಿಬಿರಕ್ಕೆ 
ಮುಯ್ಯಕ್ಕೆ ಮುಯ್ಯ ತೀರಿತು . . - ನಿನ್ನ ಮುಯದ್ಯುಕಿ ಮುಯ್ಯಿ ತೀರಿಸಿ ಹೋಗಿ ಮಂಯ್ಯುಶೀರಿಸಿಕೊಂಡೆವು (ತಳಾ, ೩೦೭). ಮುಯ್ಯತೀರು 
ಕೊಂಡಯ್ಯ (ಏರ: 9-೬೩-೨) ; “ಮಂಯ್ಯುಕ್ಕೆ ಮುಯ್ಯ" ತೀರಿಸದೆ = ಸೇಡು ಕೊನೆಗೊಳ್ಳು : ಹಗೆಯು ಸಾಧಿತವಾಗು : ದಡಕ್ಕಾದರೂ 
ಬಿಡುವುದಿಲ್ಲ ನಮ್ಮ ಜನ ಎಂಬುದೇ ಆವರ ಚಿಂತೆಯಾಯಿತು (1೩೦- 90)- |6| ಹೋಗಿ ಗಟ್ಟಿನೆಲ ಮೇಲೆ ನಿಂತುಕೊಂಡು ಮುಯ್ಯಿತೀರುವ ತನಕ 
೪. ಗುರುವಿಂಗೆ ತನು ಲಿಂಗಕ್ಕೆ ಮನ ಜಂಗಮಕ್ಕೆ ಧನ ಇಂತಿವ ಕೊಟ್ಟು ಬಯ್ಯ್ಯತ್ತಿರು (ಹಸುತೂ- 469). ಮುಯ್ಯಿಹಾಕು - ಉಡುಗೊರೆ 
ಮುಕ್ತಿಯ ಗಳಿಸಿಕೊಂಡಿಹೆನೆಂಬ - ಮುಯ್ಯ ಬಂಧುಗಳಂತೆ (ಮೋನಾ. ನೀಡು : ಬಳುವಳಿ ಕೊಡು : ಅಕಸ್ಮಾತ್‌ ಮದುವೆಗೆ ಹೋಗದಿದ್ದರೆ 
೨6-೦೦೬) ಮುಯ್ಯಿ : ೧. ಕೊಡಬೇಕು, ನಂತರ ಮುಯ್ಯಿ, ದಾನ, ಮುಯ್ಯಿಹಾಟವುದನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಬರರಿಲ್ಲವೆಂದು 
ಬ)ಂಬರಿಗೆ ಬಡವರಿಗೆ ಕಿರಿಜನರಿಗೆ (ಕೂಗೂಂ. ೦೬೨) ; ಕರನಾಟಕದವರು ಆಕ್ಷೇಪಿಸುತ್ತಾರೆ (ನನ್ನೂರು.೯೨). '[ ದೇ.8 ತಮಿ. ಕೊತ. ಮೊಯ್‌, 


ನಮ್ಮವರು ನಾರಿಗುಳ್ಳವ್ಳ ಕರಕೀಯ ಮಂಯ್ಯ ತಂದಾರ (ಕನ್ನತಾ- 0೪೬) - | 40 ಕೊಡ. ಮುಯ್‌; ತುಳು. ಮುಯಿ ] 

೨. ನಮ್ಮ ಕೈಲಾದರೆ ಮುಯ್ಯಿ ಉಡುಗರೆ ಮಾಡುತ್ತೇವೆಯೇ ವನಾ, ಮುಯ್ಯ್‌ 'ಮುಯ್ಬು'ನೋ- 

ಇಲ್ಲದೆ ಇದ್ದರೆ ಇಲ್ಲ ' (ನುಳ್ಳಿಶಾ- ೨0). ಹಿ. ಶ್ರೀರಾಮನಿಗೆ ಸರಿದೊರೆ ುರ್ಯ "ಮೂ" ನೋ. 

ಯಾರು . , . ಸೀತಾಪಪರಣದ ಮುಯ್ಯಿಗಾಗಿ ರಾಕ್ಷಸವಂಶವನ್ನೆ ಹೆಸರಳಿ| |ಮುಯಿ, 'ಮಂಯ್‌,' ನೋ. 

ಯಿಸಿದನು (ಐರೋತಿ- ೩) ; ಒಂದೇ ಬೇಕು ನೊಂದ ಮನಕೆ! ಸೇಡು || ಮುಯ್ಕು (ನಾ). ಹಾಳು: ನಾಶ; ಧ್ವಂಸ (2): ವಿನಪತಿ Br] 
ಮುಯ್ಯಿ! (ಅರಳ: 003)- ೪. ಸುತೆಯ ಪೋಷಿಸಿ ನೋಡೆ ಕಾಡಿಗೆ ಫರಣಿಯ ತ[ನಯನೆ] ನೋಡೆ ಕಾಡಿಗೆ ಕಳಕುಳಂ ಫಣಿ 


'ದೊಡನವಳನ್‌ ಇತರ ಗೃಹಕಿತ್ತು ನೀಂ ಕೇಳ ನೋಡೆ ಮುಂಯಿಂ ನಿಶ್ಚಯಮಕ್ಕುಂ (ಕೋಕೋ. ೨.೪೧): ಫಣಿ ನೋಡೆ 


ಮುಯ್ಕಾಜು ೭೨೭೭ ಮುಯ್ಯಾನ್‌ 
ಮುಯಿ ನಿಶ್ಚಯಮಕ್ಕುಂ ... ಮಂಗಳರಾಹುಗಳ ದೃಷ್ಟಿಯಿರ್ಜೊಡೆ ಬಿಳೆ ಭುಜವನ್ನು ' ತಟ್ಟಿಕೊಳ್ಳು : ಕದನೋತ್ಸಾಹದೆ 
ಪಾಬಾಗಿ ಕೆಡುವುದು (ರೋಕೋಪ ೨-೪೦ ಏಕೆ), [?] ಮುಯ್ವಂ ನೋಡುತುಂ ಬಾಹುಕಾಂಡದ ಕಂಡೂಶಿಗಳಿಂ ತೆರಳ್ಹ ಲೆಡೆಯಾ 
ಮುಯ್ಕಾಲು (ಕ್ರಿ). ಸೇಡನ್ನು ಹೊರಹುಕು ; ದ್ವೇಷವನ್ನು ಕಕ್ಕು : ಯ್ತೆಂದಂದು. ಮೆಯ್ವಿರ್ಚಿದಂ (ನ: ೭-೪೪). ೪. ಸಂತೋಷಿಸು: 
ಅರೇಸ್‌ ದೇವನಲ್ಲಿ ತಾನ್‌ ಕಂಡನ್‌ . . , ಮುಯ್‌ಕಾಲ್ವಿ ಕಣ್ಗಳನ್‌ ಉಬ್ಬು : ಕೆಟ್ಟಿ ಸಾಲಂ ಬಂಡ ಪರದನಂತೆ ಮುಯ್ಯಂ ನೋ 


ಕೊಲೆಗಯ್ಕಿನಿಟ್‌ದುದನ್‌ (ಅ0ತಿಗೊ. ೪೩-೯೦೦): 


5 
[ಮುಯ್ಯ್‌ ಸ ಕಾಜ್ಯು (< ಕಾಜಿಸ್‌)] 
ಮುಯ್ದೆಗೆ (ಕ್ರಿ). ಪ್ರ ಕ್ರತೀಕಾರವನ್ನು ಮಾಡು; ಪ್ರತಿಭಟಿಸು ; 
ಎದುರಿಸು : ಸುಭಟನ ಸಿಂಹನಾದಕೆ ಮುಯ್ದೆ! ಗೆದು ಕರಿ ಕಾದುತಿರ್ದುದು. 
'ಭೀಮಸೇನನಲಿ (ಕಂಕ್ಕಾರ್ರೋ- ೩-೩೬)- [ ಮುಯ್ಮು -. ತೆಗೆ ] 
ಮುಯ್ಬು, ಮುಯ್‌, ಮುಯ್ವ್ವು (ನಾ). ೧. ಹೆಗಲು; ಭುಜಾಗ್ರ :|10 


“ಭುಜಾಗ್ರಃ, ಅಂಸಂ - ಈ 2 ಮುಯಬನ್ಬ? (ರಾಮು. ೮೭-೩೬0) ; 
ರಾವಣನಂ ಕೊಂದು ಜಯೆಶ್ರೀವಧುವಂ ತಾಳ್ವಿ ಮುಯ್ದಿ [ಾಂ- ಯ್ವ) 
ನೊಳ್‌ ಪರಸೀತಾದೆ;: ನ ತರ್ಪನ್ನೆಗಮೋವದೆ ಪುರುಷವೃತೋಚಿತಂ 


ಮಂ 


'ವತೆಯ: 


ರರ್ನಾಶ್ಮು- ೪-033). ಮುಯ್ವಂ ನೋಡಿಸು - ಸಂತೋಷಪಡುವಂತೆ 

( p ಗ ಡಿ 

ಮಾಡು: ಜುಳಕಾಲದೊಳ* `ತೊಡರ್ದ ಪೊಡರ್ದಯ್ವರ ಬಾಲಕ್ರಿ 
ಸ 


ಯಂಕ 
ಯೆಯುಂ 


ಗೆ ಮಾಡಿತು ಎಂದರೆ ಇಂಥ ಮಕ್ಕಳು ಇದ್ದಾರಲ್ಲಾ ಎಂದು 
ಸಂತೋಷಿಸುವ ಹಾಗೆ ಮಾಡಿತು ” (ಶಂಶಂ- ೩೪). ಮುಯ್ಯಾಗು 
(ಆಲಂ) ಆಧಾರವಾಗು ; ಆಶ್ರಯ ನೀಡು (?): ನಿಮಿರ್ಚೆ ಬಿಕ್ಕುಳಿಕೆ 
ಮಯ್‌ ಮುಯ್ವಾಗೆ ಕಂಪಕ್ಕೆ ದಲ್‌ ಕುರು: ನೀದಿಳಿಗೆ 


ಬಿಲ್ಬಂದದಿಂ (ಕಸರೆ. ೪-೦೪೦)- 


ರಾಯ 


6. ಗದೆವೊದ್ಬಿ್ಲ; 


ವೀರರಸಂ (ಕ0- ೩-060) ; ನೀಮುಮೆಡದ ಕೈಯನೆಟಲಿಕ್ಕಿಯರ್ಧಗಪ್ಪಡ 


ಮನೆಡದ ಮುಯ್ಸಿನ ಮೇಗಿಕ್ಕಿ ; . - ಬಲದ ಕೈಯೊಳ್‌  ಭೈಕ್ಷದ| 6 
ಭಾಜನಮಂ ಪಿಡಿದು (ಕಾರಾ. ೯3-0೭); ಬಲವಂದು ಬಾಹುಬರಿಯ 


ನಣಂ ಭೇದಿಸಲಾಜಮದಜಾನಿರ್ದುದು ಮಸುಳ್ವಿಸರಂಗೆಟಿ: 

ಮೂಯ್ದಾನ ಕೆಲದೊಳ್‌ (ಫು. 0೪-೦೦೭): ವಿ 

ಮೂಡುವ ಜಾಗ ;- ರೆಕ್ಕೆಗಳ ಮೂಲ: 
ಮುಯ್ಯ್ರೂಗಳಾವಗೆದಬ್‌ಯೆಲ್‌ ಬಲವಾಜಿದಂತು 

(ಕಾರುಪೂ. ೦೩5) ; ಎಜಕೆಗಳೆಂ ಮೆಲ್ಬನುರ್ಜೆತ್ತಿ ನಿಂದೊಯ್ಯನೆ ಮಂಯಂ 
ತ್ರೋಟಿಯಿಂದಂ ತೊಡೆದು ಕುಕ್ಕುಟಂ  ಕೂಗಿತುಗಳ್‌ 


(ಕವತ *-33). ಮುಯ್ಯ್‌ : ೧. “ತೋಳಲೆ ಮುಯ್ಯೆನಲ್‌ ಭುಜದ 
ತುದಿದೆಸರು” (ತ್ಕ್ರಕುಂ, ೬3); " ಹಿರಿದುಂ ಸಂತೋಷ! ದಂ ತನಗೆ 
ಸಸಲಸಾಮ್ರಾಜ್ಯಮಂಂ ಕೈಗೆವಂದುತಿರೆ ಪೆರ್ಜರ್ದೊಂದು ಮುಯ್ಯುಲ್ಲದೆ 
ನಲಿದನನಂಗಾಂತಕಂ (ರರ್ಫಾನ್ಮು ೦-೨೦೪): ಮುಯ್ಯ್ಯ್ಯ: ೧ *“ತೋಳ್ಡಲೆ 
ಮುಯ್ದೆ [೫೫೦ ಯೈ) ನಲ್‌ ಭುಜಾಗ್ರಕ್ಕೆ” (ಕನ್ಪಕ್ಕ: ೬೬) ; ಬಳೆದುವು 


ತೋಳ್ಗೆಳೆಕ್ಕೆಯಿನಮಳ್‌ ಬಳೆದಂತಿರೆ ' ಮುಯ್ತೂಗಳ ಕಂ೪ಂಚೆಳಶಿಖರಂ 
ಗಳಂ ಮಸುಳಿವಂದುವು (ಶಂಕಥಾ. ೨-೩೭); ಉರಮಂ ಮಂಯ್ಯಂ 
ಮುಡುಪಂ ಬೆನ್ನಂ ಕೊರಲಂ ನಡುಕೆತ್ತಿಯನೆತ್ತಿ ಪೊಯ್ದ ರೊರ್ವರ | 


ನೊರ್ವರ್‌ (ಗರಾಯು- ೮-೦೫). ೩. (ಪ್ರಾಜಗಳ) ಬೆನ್ನು; ಹಿಂಭಾಗ : 
ಆ ` ನೆಕ್ಷಮನಾಶ್ರಯಿಸಿದ ಠಾವೆರಡು ಕಕುದಸಬಂಧಿಯಂಶ(ಸ) ಮೆಸಿಕ್ಕುಂ 
ಆ ವಂಶದ ಮೊದಲಂಶ್ರೆಯ ಈವಿನ ಮುದ ದಾವಮೆಂಬಭಿಧಾನಂ 
(65ರ. ೯-೩೦): ೪. (ಆಲಂ) ಭುಜಬಲ ; ಸಾಮಥ ಕಲಿಸಿದ 
ಭಾರ್ಗವಾತ್ಮಜರೆ ನೋಡಿದ ತಜ್ಞರ ಮುಯ್ತು ನೆತ್ತಿಯಂ ಗೆಲೆ ಸಲೆ, 
ಶಾಮಲಕ್ಷ ಫೌರದೇಂ ನೆಜ್‌ ಕಲ್ವರೊ ಕೈ ೈಮುವೆಲ್ಲಮಂ (ಶಂಠಾಮಾ, ೩-೦೫೦); 
ಬಲ್ಲಾಳದೇವನ ಬೆನ್ನ ಮುಟ್ಟಿ ನೋಡಿ ಮೆಚ್ಚಿ 


ಸಬ 


RN 
ಸ್ತುಗಳಿ 


ಮುಯ್ದ 


“ಮುಡುಪ್ಪ' ಹೋ. 
ಮುಯ್ದಂ ನೋಡು, ಮುಯ್ವಂ ನೋಡು «೧ 
ಕಂಡುಕೊಳ್ಳು: ಬ ಅರಿತುಕೊಳ್ಳು. : 
ಕಳ್ಳರಿಲ್ಲೆಂದು ಮುಃಯ್ತುಂ ನೋಡಿ ಮತ್ತಂ ತನ್ನೊಳಿಂತೆಂದಾಳೋಚಿಸಿದಂ 
(ರರ್ಮಾಶ್ಯು- ೬-೩೫೪)-/೨. ಹೆಮ್ಮೆಪಡು ; ಗರ್ವಿಸು ; ವಜ್ರಕುಮಾರನಂ 
ಮಣಿಮಾಲೆಮಹಾದೇವಿ ಕಂಡು 
ವಿಳಾಸಿನಿಯರ್ಗಿಂತೆಂದಳ್‌ (ರರ್ಮಾತ್ಮು- 
ರಡುಂ ಮುಂಯ್ವಂ ಪಡೆದಗ್ಗಳಿಕೆಗೆ ಮೆಯ್ವೆರ್ಚಿ ವಿಧಾತ್ರನಿಂದೆ. 


ಮೆಯ್ಯೆಃ 
ನೋಟ್ವಿಂ ಹೆಗ 


೦ ಕೊಂಡಾಡೆ 


ಜರ, ೦೯೩೩, ೩೦-೭; 1010) - 
[ue ) 


ಜಬಲವನ್ನು ಎನ್ನ 40 


1 


ನೋಡಿ 
ದರಿ 


ಮುಂಯ್ದ್ವಂ 


ರಾಗದಿಂ 


ಮುಯ್ದಂ 


ಸುರ 


6-0೪೨); 
ಯೆ ಆ 


ಲನ್ನು 
ಗ 


(ಕಾರ್ಮಾನೆ. ೦೮೦). ೩. ಮೆ 


ಟಿಕೊಳು : 
ಟ್ಟಿಕೊಳ್ಳು : 


ಮಲ. ಮುಪ್ಪು; : ತಲು. ಮೂಪ] 


ದಂಡಿ 


ಗಿಸಿ ಪೊಅಮಟ್ಟು ಬಂ 
ಸ 


ಮೆಟ್‌ವೆನೆ: 


ತ ೨ (ಕಾಶತ, ೭-೦೦೪) - 
[ಮುಯ್ಮುಚ್ಚಿ ( «ಆ. ಮೂವಚ್ಚಿ ) ತ. ಗೃ] 
ಮುಯ್ಯಡಿ (ನಾ). ರುಅಡಿ,_ಪಾದ : ಮುಯ್ಯೆಂ 
ಮುಯ್ಕಾರಡಿ, ಮುಯ್ಕೆಂದಂ, ಮುಯ್ಯಡಿ (ಚಂರ. ೧೪5 ಪ್ರಯೋ). 
*ಮುಯ್ಯಡಿಯ ' ಪರಾ- [ಮುಯ್‌ ( ಇ ಮೂಲ) _. ಅಡಿ] 
ಮುಯ್ಕಡಿಯ (ನಿ). " ಮೂಜುಪಾದಗಳುಳ್ಳವನು. ಭೃಂಗಿರಿಟಿ. 
ಭೆ ಂಗೀಶ * (ಪ್ರಶ್ನಾ) : ಅಮಳಕಲುಸಪರ್ವತವಿಳಿದು ದೃಢದಿಂ ಮೃಡಾ 
ಭಿಷವಮಂ ಬಿಡದೆ ನಿಜದಿಂದೆ ಪೊಡದಿಗಂ ನಡೆತಂದನತ್ಯಂತಮಹಿಮಾತಿಶಯ 
ಪಾಂತ ಮುಯ್ಯಡಿಯನು (೫ಾಸೋಶ. 0-೬೨). [ವಂಯ್ಕಡಿ 4 - ಆ] 
।ಮುಯ್ಯರ್ಧ (ನಾ). ಮೂರು ಮತ್ತು ಆರ್ಧ ; ಮೂರುವರೆ : 


ವಾರಿಕಮು 


ಬಾದಿಶರ್ಮ್ಮಣ ವಬಯ್ಯರ್ದಾಂಶಃ (49. ೪11» ೦೮೭-೪೨5 688). 


ಬುದ 
ಮೂ 


ರ್ಕಿ 


[ಮುರ್ಯ್ಮ-( ಇ ಮೂಳು) 4 ಅರ್ಥ] 
ಮುಯ್ಯಾರ್ನ,, ಮುಯ್ಯಾನ್ಮು,/. ಮುಯ್ಯಾನ್‌, (ಕ್ರಿ). ೧. 
(ಒಳ್ಳೆಯದು ಅಥವಾ ಕೆಟ್ಟುದನ್ನು ಮಾಡಿದುದಕ್ಕೆ) ಪ್ರತಿಯಾಗಿ 
ಕೊಡು : ಪ ್ರೈತೀಕಾರ ಮಾಡು : ಅನುಜನ ನೆತ್ತರನೀಂಟಿದವನ ನೆತ್ತರ 
ಜೀವಸದಿತವಿ: ದುರ್ಯೋಧನನೆಂಬ ಪೆಸರ್ಗೆ ಮಂಯ್ಯಾಂಪೆನೆ 
(ಗರಾಯು- 3-5); ಪೂತಂದು ಕುರವಕ ಫಲಪಣ್ಣು ಬರಲು ಮಂಯ್ಯಾ ತಂದು 
ಮಾಗಿ ಮರ್ತತರಿಗೆ (ಲೋಕ: ೪-1೨); ಉಡುಗೊರೆಯನ್ನು 
ಕೊಡು : ಬಹುಮಾನವನ್ನು ನೀಡು : ಸೋತುದರಿಬಲ ಹೋಗೆನುತ 


ನಾಂಟಿದೆ 


9 


ಮಂಯ್ಯಾಂತು ಮನ್ನಿಸಿ ಹೊನ್ನಬಟ್ಟಲೊಳಾತಗಳಿಗೊಲಿದಿತ್ತನೈ ಕರ್ಪುರದ 
ವೀಳೆಯವ (ಕುನ್ಮಾರ್ರೋ- ೪-೧)- ೩. ಬಹುಮಾನವನ್ನು ಪಡೆ; 


ಇಚ ನಃ 


ಸು ಸು: 
ನಚ್ಛೆನ್ನು 


ವೆ: ಗಳಿಸು ; ಮಾಜಿಮಂಖ್ಯನ ಮನಂ ಮೆಚ್ಚಲೈೆ ಮುಯ್ಯಾಂಪ 
ತನ್ನಿರವಿಂಗಳ್ಳುವ ಚಿಂತೆಯಿಂ, ವಿಲಸಿದಂ ಸೌಹಾರ್ದದಿಂ ಬುಷುಕಂ 
ಎದುರಿಸು : ಇನ್ನುಂ 
ದನುಜರಿಪುವಿನೊಳ್‌ ಕಾವದೇಕಿರ್ಪೆ ಸಂಕ್ರಂದನ ನೀಂ ಪೌಲೋಮಿಯಪ್ಪೆ 


68550- ೬೫6)- ೪: ಪ್ರತಿಭಟಿಸು : ಸೆಣಸು ; 


ನ್ನಧಿಪನೆನಿಸಿ ಬನ್ನಕ್ಕೆ ಮುಯ್ಯಾಂತಂ ನಿಲ್ವೆ (ಗನಿ. 08-೬೦) ; ಸೂತಸುತ 
ದಳನಶಿಯೆ ಫಡ ಮುಯ್ಯಾಂತರೇ ಮುಂಬಿಗರಂ (ಕುವ್ಮಾಕ. ೨-6). 


ಮುಯ್ಯಾನ್‌ 


೫. ಎದುರಾಗು ; ಅಭಿಮುಖವಾಗು ; ಇದಿರಾಗಿ ಬರು : ಒಯ್ಯನೆ 
ಕರೆದಡೆ ಮುಂದೆ ಬಂದು ನಿಂದಿತ್ತು ಮುಯ್ಯಾಂತಡೆ. ei 
ಗುಹೇಶ್ವ ರೆ (ಅಕತೂಂ- ' ೮-೩೧) ; ಲಾಂಛನವ ಹೊತ್ತು ಮುಯ್ಯಾಂತು 
ಅಡಿಗೆಆಗಿ ಮೃಡನೆಂದೆ. ಪ್ರಮಾಣಿಸಿ. . . ನಮೋ ನಮೋ ಎಂಬೆ 
( ಹೋಳಿನಾ.. wou). ೬. ಪ್ರತಿಫಲವನ್ನು ಅಶೇಕ್ಷಿಸು ; 
ಪ್ರಯೋಜನವನ್ನು ಬಯಸು : ತನ್ನೆ ಮುಟಕ್ಷಿ ತುನೆ 'ಮುಯ್ಕಾನ 
ದಾಸೋಹಿ (ಕಿ0ೀ- 0೬-೬೨)- ೭-' ಸಲುಗೆಯನ್ನು ತೋರು : ಸದರ 
ದಿಂದಿರು : ದೇವನೊಳ್ಳಿದನೆಂದು ಮುಯ್ಯಾನಲು ಬೇಡಾ ಕಅಕಟ ಕಾಡಿದ 
ನೊಳ್ಳಿದನೆ * (048. 0). ೮. ಹಿಗ್ಗು : ಸಂತೋಷಿಸು : ಧವಳಿತನುತ 
ಕೀರ್ತಿವರಂ ವಂದಿವೃಂದಾಧಾರಂ ಮುಯ್ಯಾಂತನೆತ್ತಂ ಸುಲಲಿತಕವಿತಾ 
ಕಲ್ಪವಲ್ಲೀವಸಂತಂ (ಶ್ರಕ್ಕಾಸ್ತೆ. ೬-೬೪)- ಮುಯ್ಯಾನ್ನು ; ೭. ಇಂತೆಪ್ಪ 
ಬೇಡಂಗೆ ಮುಯ್ಯಾನುವರೆ (42ರ. ರೇ. 0-6): ೮. ವಹಾನನಿಧಿ ನಿಮಗೆ 


ನಾಂ ಕೈಯಾನುವೆ ಕರುಣಪ್ರಸಾದಮಂ ಕೊಟ್ಟರೆ 'ಮುಯ್ಯಾನುದೆ 
(1140. ೦೦-೩). ಮುಯ್ತಾನ್‌, : ೮. ತರಲಾಪಾಂಗದಿನಾ 
ನೃಪಾಲತಿಲಕಂ ಮುಯ್ವಾಂ [೫೫೦- ಯ್ಯಾಂ) ತರಲ್ಲು -.. - ನಿರಂತರ 


ಮುದ್ಯಾನವಿಸೋದಮಂ ಸಲಿಸುವಂ ಭೂಕಾಂತನಾಕಾಂತೆಯರಿ (ಅನಂತ. 
೨-0)- ೯. ಪೈಪೋಟಿಯಾಗು ; ಪ್ರತಿಸ್ಟರ್ಧಿಯಾಗು : ವಿಷಯವರ 
ವನಿತೆಯ ಸೀಮಂತದ ಮಣಿಕಾಂತಿಗೆ ಮುಯ್ವಾಂತುದು ಚೆಲ್ಮಿಂ ಪ್ರಭಾಕರೀ 
ನಾಮಪುರಂ (ಶಾಂತಿ « ೦-೬3). 
ಮುಯ್ಯಾತುಕೊಳ್ಳು ಎ ಎದುರಿಸು ; ಸೆಣಸು: ಪ್ರತಿಭಟಿಸಂ : 
ನನ್ನ ಸರಲ ಮುಯ್ಯಾತುಕೊಂಬೊಡೆ ರುದ್ರಗರಿದು (ರೋಡಕ- ೦೨-8೪). 
ಮುಯ್‌, + ಆನ್‌) 

ಮುಯ್ಯಾನ್ಕ್‌, ಮುಯ್ಯಾನ್ಯು. ಮುಯ್ತಾನ್ಸ್‌ (ಕ್ರಿ): ಗರ್ವಿಸು: 
ಬೀಗು ; ನ ಹೆಮ್ಮೆ: ಪಡು: ನಾನಾವಿಲಸನ್ಮ; ನೋಹರಸುಖಂ ಬೇಲಳೊಂದು 
ಲಾನಣ್ಯಮೆನ್ನದೆ. ಬೇಟೊದು ಪಲಾಲಮಂ ಗಟಪಿ ಚಾತುರ್ಯಕ್ಕೆ 
ಮುಯ್ಯಾಂಪುದೇ (ಸುಳುನಸಿ- ೦೦-೦೦೪): ಅಬಲೆಯರೊಳ್‌ ಮುಯ್ಯಾಂಪಳ್‌. 
ಸೊಬಗಿಂಗಾ ಸತ್ಯಭಾಮೆ ' ಬೇಡಿಂ ತನಗಾ ಸೊಬಗೆಯರಲರಂ ಮುಂಡಿದಿರೆ 
ಸೊಬಗೇಕಚೈತ್ರಮಾಯ್ತು ಭೀಷ್ಮಕಸುತೆಯಾ (410: ೦೫-೬೦). 
ಮುಯ್ಕಾನ್ಶ್ಕು : ಆ ಶರಣನು ಶಾನು ತಾನುಗಿ ಆಜುದರುಶನಕ್ಕೆ 
ಯಾಚಕನಲ್ಲ ನೆ.ಡಿಜುದರುಶನಕ್ಕೆ ' ಮುಯ್ಯಾನುವನಲ್ಲಿ (ರತಂ - ೨೫೦-೦೦೯೬). 
ಮುಯ್ವಾನ್ಕ್‌ : ಇಂತು ಸುಯೋಧನಂ ನಿನಗೆ ಮಾಡಿದ ರಾಜ್ಯವಿಭೂಶಿ 
ಗುಂತೆ ಮುಯ್ದಾಂ [ಪಾಕಾಂ ಯ್ಯಾಂ]ತಿರದಿರ್‌ (ಕಂತಣ:- ೨-೪೬), ಈ 
ಭಂಡಮೆನಿಮ್ಬೊಡಲಂ ಕೈಕೊಂಡುಂ ಗಡ ಜೀವನಾವಗಂ : ಮಸಿಯ್ವಾಂಪಂ 
(ತ. 03-೬9), [ಮುಯ್‌ (ಆಮುಯ್ದು ) 2. ಆನ್‌) 

ಮುಯ್ಯಾನು, '" ಮುಯ್ಯಾನ*, ` ನೋ. 

ಮುಯ್ಯಾನ್ಮು ` ವಯಯ್ಯಾನ್‌,' ನೋ. 

ಮುಯ್ಯಾನೆ (ನಾ). ಮೂರು ಆನೆ : ಮುಯ್ಯಾನೆ, ಮಖೂಲವಬನಿ 
(ಕರ್ಮಾಶು. ಟಂ ಪ್ರಯೋ). [ಮುಯ್ಯಿ ( ನ ಮೂಜು) -- ಆನೆ] 

ಮುಯ್ಕಾಳ್‌, ಮುಯ್ಯಾಳು (ಸಾ)- ಒಬ್ಬನ ಕೆಲಸಕ್ಕೆ ಪ್ರತಿಯಾಗಿ 
ಬರುವೆ ಮತ್ತೊಬ್ಬ ಆಳು; ಬದಲಿ ಆಳು: ರಂಗ ನೀ ಕಾರ್ಗದ್ದೆ 
ಕಳೆಯನು ಹೆಂಗಳನು ಮುಯ್ಯಾಳ್ಗಿ ಕರಕೊಂಡಿಂಗದೇ ಕೀಳೆಂದು ನೇಮಿಸಿ 
(1-೩೦-೩2) - ಮುಯ್ಯಾಳು ; ಮುಯ್ಯೂಳು ಬರದಿದ್ದರೆ ಲಗ್ನ 
ಕಟ್ಟಿದ ದಿನ ವಿವಾಹಭಂಗ ಮಾಡಿದವನ ಪಾಪವನ್ನು ಅವನೆ ತಲೆಯ ಮೇಲೆ 
ಹೊರಿಸುತ್ತಿದ್ದರು. (ತುಲ್ಳಿತ- ೩೦) : ಗಿರಿಯಪ್ಪ) ಗೌಡರೂ ಈರಮ್ಮನೂ 
ಮುಯ್ಯಾಳಿನ ಕೆಲಸಕ್ಕಾಗಿ ಬೇರೆ ಒಕ್ಕೆಲುಗಳ ಜಮಿನನಿಗೆ ಹೋಗಿ ಕೆಲಸ 
ಮಾಡುತ್ತಿದ್ದರು (ಕಂಣಕಂ. ೧೪). ತ್‌ 


[ಹುಮ್ಮ್‌ 


4 ಆಳ್‌] 


1 


68 


ಮುಯ್ವೊನೆ 


'ಮುಯ್ಕಾಳು 'ಮುಯ್ಯಾಳ್‌' ನೋ. 

ಮುಯ್ಯಾಅಡಿ (ನಾ). ಹದಿನೆಂಟು ಆಡಿ: ಮುಯ್ಕೇಲಟ ಸೂಟ್‌, 
ಮುಯ್ಕಾಣಡಿ (ಭಷಾಧೂ. ೦೫೩ ಉಣ); ಮುಯ್ಯಾಳ್‌, ಮುಯ್ಕೇಲು, 
ಮುಯ್ಕಾಣಡಿ (ಕರ್ಮಾಶು. ೬5 ಪ್ರಯೋ). 

[ಮುಯ್ಕ್‌ (« ಮೂಜಿ) _.. ಆಜು -- ಆಡಿ] 

ಮುಯ್ಕಿ "ಮುಯ್‌,' ನೋ. 

ಮುಯ್ಕಿರ್‌, ಮುಯ್ಯಾರ್‌ (ನಾ)- ಒಂದು ಸಂಖ್ಯೆ; ಆರು: “ಮುಯ್ಯಿ 
ರ್ಮೊಗ' ಪರಾ. ಮುಯ್ಕಾರ್‌ ; *ಮುಯಿಸ್ಕಾರಡಿ` ಪರಾ- 

[ಮುಯ್ಯ್‌ (ಆ ಮೂಲು) + ಇರ್‌] 

ಮುಯ್ಯಿರ್ಮೊಗ,  ಮುಯ್ಕಾರ್ಮೊಗ (ನಾ). ೧. ಆರುಮುಖ- 
೨. ಆರು ಮುಖಿಗಳುಳ್ಳವನು ; ಷಣ್ಮುಖ; “ನವಿಲ್ದೇರಂ, ಮುಯ್ಯಿ 
ರ್ಮೊಗಂ (ಅಜುಮೊಗಂ), ಮರಗೂಲ ಮಗಂ.__ಈ ೪ ಕಾರ್ತಿಕೇಯಂಗೆ 
ಪೆಸರ್‌” (1: 9೩-೩೫). ಮುಯ್ಯಾರ್ಮೊಗ ; ೨. “ತಾರಕಮಥನಂ 
ಮಾಯ್ಯಾರ್ಮೊಗನೆನಿಸಿಕೊಂಬಂ” (184: ೩೦). [ಮುಯ್ಕಿರ್‌ |. ಮೊಗ] 

ಮುಯ್ಯಾ (ಕ್ರಿ). ಉಡುಗೊರೆ ನೀಡು ; ಬಳುವಳಿಕೊಡು : ಮದುವೆಗೆ 
ಬಂದ ಬಿಜ್ಜಾಧರರಾಯರ್ಗೆ ಸದಮಲಮಣಿಭೂಷಣಗಳ  ಮಂದದಿಂ 
'ಮುಯ್ಯುತ್ತು ... ಬೀಳ್ಕೊಟ್ಟನು (ಶ್ರೀಶಾಂ- 00-00)- [ಮುಯ್‌ ಈ] 

ಮುಂಯ್ಯಾರ್‌ 'ಮುಯ್ಕಿರ್‌' ನೋ. 


ಮುಯ್ಯಾರಡಿ (ನಾ). ೧. ಆರು ಪಾದ,-ಕಾಲು : ಮುಯ್ಮೆಂಬುದರ್ಕೆ- 
ಮುಖಸ್ಕಾರಡಿ, ಮುಯ್ಕೆಂದಂ, ಮಂಯ್ಮುಡಿ (ತರುತ. 0% ಕ್ರಡೂಲೆ- 
೨. ಆರುಕಾಲುಗಳುಳ್ಳುದು; ಆರಡಿ; ದುಂಬಿ; ''ಮುಯಸ್ಕಾರಡಿ ಎ 
ತುಂಬಿ” (ಕಶುರ- ಶಂ. 3); ಮಂಯ್ಯಾರಡಿ ಮೊತ್ತದ ಭೋಜನಶಾಲೆಯೊ 
ತಾನಿದೆನಲ್ಲೆ ಅಕಿ ರಂಜಿಸಿತು ಪೂವಿನ ಪಸರಂ (860- ೬-002); ಬಂಡುಣ 
ಲಮ ತಂಡತಂಡದಿಂ ಮಂಡಳಿಸಿ ಮುಯ್ಕಾರಡಿಗಳ್‌ ಬಂದೆಅಗುಗುಂ 
(ಉಮಾತ್ಮ- ೪-ಂ)- [ಮುಯ್ಯ್‌ («ಎ ಮೂಜು) 4. ಈರಡಿ] 

ಮುಯ್ಯಾರ್ಮೊಗ “ಮುಯ್ಯಿ ್ಯರ್ಮೊಗ' ನೋ: 

ಮುಯ್ಕೆರಣಡಿ (ನಾ) ಇ. ಮುಯ್ಯಾ ರಡಿ ೨: ನ್‌ ಅಲರ್ವಕ್ಕೆ. * ಮುಯ್ಕೈ 
ಡದ ಈ ಓ ಭ್ರಮರಂ'' (4ಜಾ. ಹು; [ಮುಯ್ಕಂಡು + ಆಡ್ಡಿ] 

ಮುಯ್ಯೆರಡು (ನಾ).  ಮುಯ್ಕಿರ್‌ : “ಮುಯ್ಯೆರಡಡಿ' ಪರಾ. 

[ಮುಯ್ಕ್‌ (ಎ ಮೂಣು) 2. ಎರಡು] 

ಮುಯ್ಯೇಲು್‌, ಮುಯ್ಯೇಲು (ನಾ): ಒಂದು ಸಂಖ್ಯೆ; ಇಪ್ಪತ್ತೊಂದು: 
ಮಂಯ್ಯೇಟ್‌ ಸೂಟು, ಮುಯ್ಯಾಜಡಿ (ಕಾತಾರೂ- 088 ಉರ್‌). 
ಮುಯ್ಕೇಲು; ರಾಯೆಂಬೀ ಪೆಸರಿಲ್ಲದಂತು ಮುಳಿಸಿಂ ಮುಯ್ಕೇಬು 
ಸೂಬ್‌ಂತು ಕಟ್ಟಾಯು ಪೊಂಪ್ಪಬ್‌ವೋಗೆ ತಂದೆಯಟಾವಿಂಗಾ ಭಾರ್ಗವ 
ಕೊಂದಂ: (ಕಂಕಠಾ: 93-86) ; ಚಲದಿಂ ಮುಯ್ಕೇಲುಸೂಲಕ್‌ೆ ಕ್ಷತ್ರಿಯ 
ರನಆಸಿ ಕೊಂದಿಕ್ಕಿದಂ ಜಾಮದಗ್ನ್ಯಂ (ಕಮರ. ೦೪೮ ಶ್ರಯೋ)- 

[ಮುಯ್ಕ್‌ (ಆ ಮೂಜು) ೬ ಐಟಿ, ಬ 

ಮುಯ್ಯೇಟು `ಮುಯ್ಕೇಟ' ನೋ- 

ಮುಯ್ಯಾನ್‌, 'ವಖುಯ್ಯಾನ್‌,' ನೋ. 

ಮುಯ್ದಾನ್‌, 'ಮುಯ್ಯಾನ್ಸ್‌' ನೋ. 

ಮುಯ್ವು, 'ವಮುಯ್‌,' ನೋ. 

ಮುಯ್ವ್ವು 'ಮುಯ್ಬು' ನೋ. 

ಮುಯ್ವೊನೆ (ನಾ). ಹೆಗಲಿನ ತುದಿ; ಭುಜಾಗ್ರ : ಮನುಜರ ಗೆಯ್ತುಮಂ 
ಬಿಸುಟು ದೇವರೆಮೆಂಬಭಿಮಾನಮೇಆ್‌ ಮುಯ್ದೊನೆಗಳ ನೋಬ್ಬರಿನ್ನೆರಡು 


ತೋಳೊಳವೆಂಬವೋಲುರ್ವರೇಶ್ವರರ್‌ (ಉಾರಂಘೂ- ೩೬೪)- 
[ಮುಯ್ಯ್‌ (ಆ ಮುಯುು್ರ) ,. ಮೊನೆ] 


ಮುರ್ಕ 


ಮುರ, `ಮುರಿವು' ನೋ. 
ಮುರ “ಮುರುವ್ಯು' ನೋ: 


ಮುರು (ನಾ)- ಒಂದು ಬಗೆಯ ಸುಗಂಧವುಳ್ಳೆ ಸಸ್ಯ ಮತ್ತು ಅದರಿಂದ" 


ತಯಾರಿಸುವ ಗಂಧದ್ರವ್ಯ : *“ಮುರ- ಮುರ ಎಂಬ ಗಂಧದ್ರವ್ಯ”” 
(tas. 01). [ಸ0, ಮುರು) 

ಮುರಕಲಿ " ಮುಜುಕಿಲ್‌ ' ನೋ: 

ಮುರಕಲು ' ಮುರುಕಲು ' ನೋ- 

ಮುರಕಳಿ ` ಮುರುಕಳಿ ' ನೋ. 

ಮುರಕಿ " ಮುರಿಗೈೆ` ನೋ. 

ಮುರಕಿಲ ` ಮುಲುಕಿಲ್‌, ' ನೋ. 

ಮುರಗಡೆ, ಮುರುಗಡೆ (ನಾ)- (ಉಕ) ೧. ಮುರಿಯುವಿಕೆ.:: ಭಗ್ನ 
ವಾಗುವಿಕೆ ; ಭಂಗವಾಗುವಿಕೆ : ವಿವಾಹ ಮಂರಗಡೆಯಾಗುವದೇನು 
ಎಂಬ ಎಲಕ್ಷಣ ಹೆದರಿಕೆಯಾಗುವದು (ಹತ್ತುಕು- ೬೨). ಮುದುಗಡೆ : 
೧. ತನ್ನ -ಶಟೂನ ಮದುವೆಯ ಧಖರುಗಡೆಯನ್ನು ಮಾಡಲು, 'ಶ್ಯಾಮ 
ರಾಯ ಅಸಮರ್ಥನಿದ್ದ ಬಗ್ಗೆ ಅವನಿಗೆ ಪಾತ್ರೀ ಇತ್ತಿ. (ರೀಶತ 11, 3೬೪). 
೨. ಸಂಬಂಧವು ಕಡಿದುಹೋಗುವಿಕೆ : ಗಂಗಕ್ಕ ನನಗ ಖಾಸ ಅಕ್ಕ 
ಆಗಬೇಕು . . . ಆಕೀದು ನನ್ನದು ಮುರುಗಡೆ ಆಗಿ ಇಂದಿನ ಮಿತಿಗೆ 
ಹದಿನೈದುವರ್ಷ ಆದವು (ಗಂಮಾಣ- 9೦5). 

ಮುರಗಡೆಮಾಡು ಮುಕ್ತಾಯವನ್ನು ತರು ; ನಿಲುಗಡೆ 

ಮಾಡು: ನಿಲ್ಲಿಸು: ಮೆಚ್ಚಿಗೆಯ ಮಾತುಗಳಿಗೆ ಇಲ್ಲಿ ಮುರಗಡೆ 
ಮಾಡುತ್ತೇನೆ (ಗಳತ: ೩೫ ಮಕ್ಕಳದು ನೂಕು) [ಬ ಮುಖ್ಯ. ಕಡ್ಡೆ) 

ಮುರಗ್ಗಿ " ಮುರಿಗೆ,' ನೋ. 

ಮುರಗ, (ನಾ). ಹೆಣ್ಣುಜಿಂಕೆ : “ಮುರಗಿ - ಮೃಗೀ - ಹರಿಣಿ” 
(ತದ್ಮಳೋ- 80). [<ಸಂ. ಮೃಗೀ] 

ಮುರಗಿಕಾಯಿ 'ಮುರ್ಗಿಕಾಯೆ' ನೋ. 

ಮುರಜ (ನಾ). ಲಿ. ಒಂದು ಬಗೆಯ ಚರ್ಮವಾದ್ಯ ; ಮದ್ಮಳೆ ; 
“ಮೃದಂಗಃ, ಮುರಜಃ- ಈ ೨ ಮದ್ದಳೆ” (ಹಕಾಯು- ೦೭-೮೭) ; 
ಅದು ಮಯುತ್ರಯವೇಷ್ಟಿತಂ . . - ವೇತ್ರಾಸನರುಲ್ಲರೀಮುರಜ 
ದಂತೊಪ್ಪಿರ್ಪದು (ತೇರಿ 0-9?) ; ಅಲ್ಲಿ ಮುರಜದ ಮದದ ಕಹಳೆಗಳ 
ದನಿಯೊಳಗೆ ಅಲ್ಲಿಯಾವುಜದ ಶಂಖದ ಘನಧ್ವನಿಯೊಳಗೆ . . . ಸಾಂದ್ರ 
ರುಚಿಗೊಡುವೆ ಪರಿಯಾಣಂಗಳುಮನಿಂತೆ ನೀಡುತಿರೆ (8ಸರ. ೭-೦೦೫)- 
೨. [ಕಾವ್ಯಮಾ] ಚಿತ್ರಕವಿತ್ವದ ಒಂದು ಪ್ರಕಾರ"; ಒಂದು ಪದ್ಯ 
ವನ್ನು ಮದ್ಮಲೆಯ ಆಕಾರದಲ್ಲಿ ರಚಿಸುವ ಒಂದು ಚಿತ್ರಬಂಧ: 
ಶಶಶೂಲಚಾಪಖಕ್ರಾಸಿರೂಪಮಿಭರಥತುರಂಗಪೆಪಗತಪೂಠಂ  ಮಂರಜಂ 
ಗೋಮುೂತ್ರಿಕೆ ಪುಪ್ಸ್ಯರಮರ್ಧಭ್ರಮಣಸರ್ವತೋಭದ್ರಂಗಳ್‌ (ಇತ್ಮಾರ. 
೫೬೪)- [ಸಂ.] 

ಮುರಜಕೇತನ (ನಾ). ಮದ್ದಳೆಯ ಚಿಹ್ನೆಯುಳ್ಳ ಜಾವುಟ.-ಧ್ವಜ : 
ಆಗಳ" ಧರ್ಮಪುತ್ರಂ ಶ್ರಿಭುವನಂಗಳಾಕ೦ಪಂಗೊಳೆ ಮಂರಜಕೇತನವಿರಾಜತ 


ಮಪ್ಪ ತನ್ನ ಕಥಮನವಿರದಿದಿರಂ ಪರಿಯಿಸಿ (ಶಂಕರಾ- ೦೩-1೫ ಅ): [ಸಂ,] | 


ಮುರಜಬಂಧ:(ನಾ). ಎ ಮುರಜ. ೨:: ವರದುನ ಪರಾದನ್ಮಂ ಪರದಾನ 
ಪರಾದಮಂ ನೆರದುವದಿರಾಜನ್ಯಂ ಪರಿಜನಪೆರಂದೆಮಂ (ಮುರಜಬಂಧಂ) 
(16: ೨-೦೪೦) ೫ ಅಕ್ಷರಗಳನ್ನೂ ಪದಗಳನ್ನೂ ಕುಶಲತೆಯಿಂದ ಆರಿಸಿ 
ಜೋಡಿಸಿ ಕವಿಗಳು ಉಂಟುಮಾಡುವ ಇತರ ಶಬ್ದವೈಚಿತ್ರಕ್ಕೆ ಚಿತ್ರಕವಿತ್ವ 
ವೆಂದೂ ` ಬಂಧ ` ವೆಂದೂ ಹೆಸರು , , , ಇವುಗಳಲ್ಲಿ, . . ಹಾರಬಂಧ, 
ಮುರಜಬಂಧ ಪಖಂಕಾದ ನಾನಾವಿಧಗಸುಂಟು (ಕೈ. ೨೩೪)- [ಸಂ.] 

ಮುರಜಬಂಧಕ (ನಾ). ಎ ಮುರಜ .೨ ; [ಗೋಮೂತ್ರಿಕಂ) . . . 


೭೨೭೯ 


60 


66 


ಮುರಮುರಿ 


ಶ್ರೀಮದರ್ಧಧ್ರಮಂ ಚಿಕ್ರನಾಮಂ ಮುರಜಬಂಧಕಂ ಇವು ದುಷ್ಕರ 
ಕಾದ್ಯಂಗಳ (ಸ) ವಿಶೇಷವರ್ತಿಗಳ್‌ (ಕರಾ. ೨-೦೦೨). [30.7 
ಮುರಜೆ (ನಾ). ಎ.ಮುರಜ ೧: “ಮೃದಂಗಾಃ, ಮುರಜಾಃ-೨ ಮದ್ಮಳೆ 
ಹೆಸರುಗಳು” (ಸಿದ್ಯಾಂತಿ- 36) ; ಮುರಜೆಯ ಗತಿಯಜ್‌ದು . . . ಗುರು 
ಲಘು ಪ್ಲುತ ದ್ರುತವನು ತಾಳದೊಳವ ಪರಿಎಡಿಯಿಂದೊತ್ತಿದನು (೫೬6070. 
೬-4) : ಸುದ್ದಾನವೆಂಬ ಕೊಡತೆಯಿಂದ ಆ ಮಡಕೆಯಂ ತಟ್ಟುವ ಧ್ವನಿ 
೬.೬. * ಮುರಜೆ ಮೃದಂಗ ವುಡುಕು ಕಹಳೆಯಂತಾಗೆ (ಕೈರತೂ. 1» ೨೩೪): 
[ಸಂ- ಮುರಜಾ] 
ಮುರಡಿ, " ಮುರುಡ್ಕಿ ' ನೋ. 
ಮುರಡ್ಮಿ. "“ ಮೊರಡ್ಮಿ` ` ನೋ. 
ಮುರಡು " ಮುರುಟ್ಕು ' ನೋ. 
ಮುರದಾರಸಿಂಗಿ, ಮುಡದಾರಶಿಂಗಿ, [ದಾರಸಿಂಗ, ಮುಡದಾರೆ 
ಸಿಂಗಿ, ಮುರುದಾರಶೃಂಗಿ, ಮುರುದಾರಸಿಂಗಿ (ನಾ). ಒಂದು 
ಬಗೆಯ ಖನಿಜಲವಣ ; ಮೈಲುತುತ್ತ;(4ಸನ್ಮಾ- ೦೧): ಮುಡದಾರ 
ಶಿಂಗಿ : ಹವೆಯೊಳೆಗೆ ಇದನ್ನ ಕಾಸಿದರೆ ಆವ್ಲಾಎಕಾರದ (ಜಂಗಿನ) ಕೆನೆ 
ಬರುವದು . ಅದಕ್ಕೆ ಮುಡದಾರಶಿಂಗಿಯೆನ್ನುವರು (ಮಂಡಿ. ೩-೨೬). 
ಮುಂಡದಾರಸಿಂಗ : ೨೦ ಮುಡದಾರಸಿಂಗ; ೨೧ ರೇವಜೆನ್ನಿ (ಯುಂಂವ್ಕಾ- 
033) ; ಮುಂಡ: ದಾರಸಿಂಗಿ : (8ಸಗ್ಮಾ- ೦೦೬). ಮುರುದಾರಶೈಂಗಿ ; 
ಮುರುದಾರಶೃಂಗಿಯಂ ತಂದು ನಿಂಬೇಹುಳಿಯಲ್ಲಿ ತೇದು ತೊಡೆಯಲು 
ಎನಿತಪ್ಪ ಸೊನೆಹುಣ್ಣು ಮಾಣ್ಣುಂ (ಏಂ. ೩೭)- ಮುರುದಾರಸಿಂಗಿ ; 
(8)... [ ಆಪಾರ, ಮುರದಾರ್‌ಸಂಗ್‌ ; ಹಿಂ. ಮುರದಾಸಂಖ್‌; ಮರಾ. 
ಮುಡದಾರಶಿಂಗ್‌, ಮುಂಡದಾರಸಿಂಗ್‌, ಮುಡದಾರೆ ಸೇಂಗ್‌. / ತೆಲು. 
ಮುರುದಾರಸಿಂಗಿ] 
ಮುರಬ್ಬ, ಮುರಬ್ಬಾ, ಮೊರಬ್ಬ (ನಾ). ಪನು. ನೆಲ್ಲಿ ಮುಂತಾದ 
ಕಾಯಿಗಳನ್ನು ಸಕ್ಕರೆ ಅಥವಾ ಬೆಲ್ಲದ ಪಾಕದಲ್ಲಿ ಹಾಕಿ ತಯಾರಿಸುವ 
ಒಂದು ಬಗೆಯ ಖಾದ್ಯ; ಗುಳಂಬ : ಹಣ್ಣಿನ ಮುರಬ್ಬ. ಮಣ್ಣಿನ 
ಜೊಂಬೆ.. ಮೊದಲಾದ ಆಶ್ಚರ್ಯ ಆಶ್ಚರ್ಯಕರವಾದ ಸಾಮಾನುಗಳು ಮಾರಿದುವು 
(2೨೦ರ, 31, ೦೦೯); ಹಕೀಮರ ಲೇಹ್ಯ, ಮುರಬ್ಬ ಎಲ್ಲವನ್ನೂ ತರಿಸಿದಂತೆ 
ತಿಪ್ಪೆಗೆ ಎಸೆದಾಯಿತು (00: 000). ಮುರಭ್ಬಾ; ಅತಿಯಾಗಿ ಮಾಗಿದ 
ಹಣ್ಣುಗಳಿದ್ದರೆ . . - ಮುರಬಾ ್ಸಿ ತಯಾರಿಸಬಹುದು (ಅಡಗಿ. 6೭). 
ಮೊರೆಬ್ಬ : ಸಕ್ಕರೆಪಾಕದಲ್ಲಿ ಕೆಲವು ಹಣ್ಣುಗಳನ್ನು. ಅಥವಾ ಹಣ್ಣಿನ 
ರಸಗಳನ್ನು ಬೇಯಿಸಿ ಜಾಂ... ಮೊರಬ್ಬಗಳನ್ನು ಮಾಡಿ ಕೆಲವು ದಿನ 
ಈ ಆಹಾರಗಳು ಕೆಡದಂತೆ ರಕ್ಷಿಸಲಾಗುತ್ತದೆ (ಗೃಹಪಿ. ೩೪). 
[- ಅರ. ಮುರಬ್ಬ, ಮುರಬ್ಬಾ ;. ಪಾರ. ಮುರಬ್ಬ 
2ರಬ್ಬಾ ; ಮರಾ. ಮುರಂಬಾ, ಮುರಬ್ಬಾ, ಮೋರಂಬಾ] 
ಮುರಬ್ಬಾ * ಮುರಬ್ಬ ` ನೋ, 
ಮುರಮು [ನಾ). ಗಟ್ಟಿಮಣ್ಣಿನ ಹೆಂಟೆ : ೫ ಕರಿಕಲ್ಲು ರೂಪಾಂತರ 
ಗೊಂಡು ಉಂಟಾದ ಗಟ್ಟಿಮಣ್ಣು ಆಥವಾ ಹರಳು. ಇದು ಕಪ್ಪು 
ಮೊದಲಾಗಿ ಅನೇಕ ಪ್ರಕಾರವಾಗಿರುತ್ತದೆ ; ಮಾರ್ಗಗಳನ್ನು ಮಾಡಲಿಕ್ಕೆ 
ಮುರಮು ಮತ್ತು ಕಲ್ಲುಗಳ ಆನುಕೂಲವಿರಬೇಕು (ಏಿ೫ಕೂ. ೩೦)- 
[.- ಮರಾ. ಮುರೂಮ್‌] 
ಮುರಮುರ (ನಾ). (ಗರಿಗರಿಯ। ರುವುದನ್ನು ಸೂಚಿಸಂವ) ಒಂದಂ 
ಅನುಕರಣ ಶಬ್ದ : ಮುರಮುರ ಮಾಡಿಟ್ಟಿರುವ ಮಂರಂಕನ್ನು ಬಿಸಿ 
ಮಾಡುವುದೆಂದರೇನು ? (ಸಸುಹೊ, 3೬೦)- 
ಮುರಮುರಿ (ನಾ). ಪುರಿ : ಚುರುಮುರಿ : ₹ನ್ನಡದಲ್ಲಿಯ ಸಿಳ್ಳು, . . 


ಮು 


ಸ ಹಿ 


ಚುರಮುರಿ, ಮುರಮುರಿ. ಡಮರು, ರಖಾಂಗಟೆ. ಜೇವೊಡೆ, ಟಂಕಾರ - 


ಮುರರ್ಜಿಲ 


ಮೊದಲಾದ ಶಬ್ಧಗಳು ಅನುಕರಣದಿಂದಲೇ ಬಂದುವು (ಉಣ. ೫). 
[+ ಹಿಂ. ಮರಾ. ಮುರಮುಿರಂ) 

ಮುರರ್ಜಿಲ (ನಾ). ಒಂದು ಬಗೆಯ ಅಕ್ಕಿ: ಅರಸಿನ ಕೆಂಬಟ್ಟೆ, ಸುಕದಾಸ, 
ಮುರರ್ಜಿಲ, ಯಾಲಕ್ಕಿರಾಜಾ (4ಸುಗ್ಮಾ- ಬಿ, [ಸತ್ತಿ 

ಮುರಲಿ, ಮುರಳ್ಳಿ (ನಾ). ಒಂದು ಬಗೆಯ ಸುಷಿರವಾದ್ಯ; ಕೊಳಲು; 
ಪೇಣು ; ಮುಂರಲಿಸುದವ ಕೇಳಿ ತರಳೆಯರೆಲ್ಲ ಮರುಳಾಗಿ ಬರುತಿದ್ದೇವೆ 
(ಶ್ರಕಂದ- ರಾ: ೪-00೧-೬). 'ಮುರಲಿಗಾನೆ' ಪರಾ. ಮುರಳ್ಳಿ : ಬಂದು 
ನಿಂದ ಕಣ್ಣು ಮುಂದೆ - . . ಮುರಳಿಯನೂದುತ್ತೆ 
ಜನರ ಕೊರಳ ಪದಕ ಹಾರ ಧರಿಸಿ ತು ನಲಿಯುತ್ತ (0ಧಾಕ್ಮ. 39-೨); 
ಮುರಳಿಯ ಕೈಕೊಳ್ಳುವಂದು ಮರಳಿ ಬರುವೆನು (ಗೋಳುಸಿ- ೫೪-೨3) - 

[ಸಂ. ಮುರಲೀ) 

ಮುರಲಿಗಾನ, ಮುರಳಿಗಾನ (ನಾ). ಕೊಳಲನ್ನು ಬಾರಿಸುವಿಕೆ ; 
ಪೇಣುಗಾನ : ಪುರರಿಫು ಎಧಿ ಪೊಗಳುತಿರಲು ವಿರಚಿಸಿದ ಪುರಂದರ 
ವಿಠಲ ಮುರೆಲಿಗ: ನಾಡಿದ (ಕೃರುರ- ಠಾ: ೪-೯೪-3): ಮುರಳಿಗಾನ : 
ಪತ್ತವ ಹರಿ ಕಾದನಾ . . . ಕೊಳಲು ತನ್ನ ಕೈಲಿ ಪಡಿಡು ಮುರಳಿಗಾನ 
ಮಾಡುತ್ತ (ಏಿ0ಕ್ಕ- ೧೩-೦). [ಆ ಸಂ. ಮುರಲೀಗಾನ] 


ಮರುಳುಗೊಳಿಸಿ 


ಮುರಲೀಧರ. ಮುರಳೀಧರ (ನಾ). ಕೊಳಲನ್ನು ಹಿಡಿದಿರುವವನು ;! 
ವೇಣುಗೋಪಾಲ ; ಕೃಷ್ಣ: ಮುರಳೀಧರ : ಕೊಳಲುಲಿವಾಲಿಪೆವೆಲ್ಲ 


[ಸಂ.] 


ಆದೊಡೆ ಮುರಳೀಧರ ಕಾಣಬೊಲ್ಲ (ಗೋಕುಎ: 0೦-0೬) - 
ಮುರವ್ಕ್ಯ ` ಮುರುವ ' ನೋ. 
ಮುರವ (ನಾ). ಒಂದು ಬಗೆಯ ವಾದ್ಯ : ಮುರಜ : 

ಯಲ್ಲಿ ಲಕ್ಷಯೋಜನಗಂಧಮಧ್ಯಮಧ್ಯ: 

ವಿಸ್ತಾರದ ಮುರವಾಕಾರಧ 

ಎಂ ಇರ್ಕುಂ (ತತ್ತ ಪ್ರೇ ಖಿ ; ಸಮಸ್ತಪಾತಾಳಂಗಳು ಸಾಸಿರದೆಂಟು 

ಮುರವದಾಕಾರವದಜ ಶ್ರಿಭಾಗದ ಕಳಗೊಂದು ಭಾಗದೊಳಂ ವಾಯು 

ಪೊಂದೆ ತೀವಿಕ್ಕುಂ (ಕಾಸ್ತ್ರೀ. ೨೬)... ' ಮುರುಜ ' ಪರಾ. 

[ವ ಪ್ರಾ. ಮುರವ, ಮರಯ. /ಸಂ. ವಪಂುರಜ] 

ಮುರವತ್ತು. ಮುರುವತ್ತು (ನಾ). ೧(ಉ.ಕ) ದಾಕ್ಷಿಣ್ಯ : 
ಯಾರ ಮುರವತ್ತು, ಒಲುಮೆ, ಬಲುಮೆಗಳಿಗೆ ಒಳಗಾಗಿ 
ಹೋಗಿದ್ದನೋ ತಿಳಿಯದು (ಕೂರ. ೩3): ೨. ಒತ್ತಾಯ; ಜುಲುಮ; 
ಬಲಾತ್ಕಾರ : ಅರ್ಧ ಮುರವತ್ತಿಗಾಗಿ ಅರ್ಧ ಮಗನಲ್ಲಿಯ ವಿಶ್ವಾಸ 
ಕ್ಕಾಗಿ ನರಹರಿಯನ್ನು ಮುಂದೆ ಕಳಿಸಲು ಆಚಾರ್ಯರು ಒಬ್ಬಕೊಂಡರು 


ಷಣ್ಮುಖ... 
C2 


(ರುಣ: ೪3) ; ಪೋಲೀಸರ ಮುಲೆವತ್ತಿನಿಂದ ಸವಸ್ಮಿ ಪಂತನು ಆ 
ಪ್ರಕರಣದ ಶೋಧಕ್ಕಾಗಿ ಆ ಹಳ್ಳಿಗೆ ಹೋದನು (ಅಕ. ೪೨) ; ನಾಚಿಕೆ 


ಮೂರವತ್ತುಗಳಿಂವಾಗಲಿ . . , ಅಪ್ರಿಯಅನ್ನವನ್ನು ಸ್ವಲ್ಪಾದರೂ ಭಕ್ಷಿಸ 
ಬೇಡಿರಿ (್ರಹ್ಮಕ- ೧೯): ೩. ಮರ್ಜಿ; ಲಹರಿ : ಮಾನವು ಮಾರಾಟ 
ವಾಗಬಾರದೆಂದು ವಿಷ್ಣು ಜನರ ಮಂರೆವತ್ತು ಕುಯಬೇಕಾಗುವದೋ ಕಾಣೆ 


(ಸ್ಕೂಂಮಿ- 0೬9)- ೪. ಅಂಜಿಕೆ; ಭಯ ; ಅರುವತ್ತು 
ಅರುವು ಮರುವಾದೀತು ಎಂಬ ಮುರವಶ್ತಿನಲಿ ಹಾಡಲಾರೆ (ವಂ. 


೭೦-00) ; ಯಾರ ಭಿಡೆ--ಮುರವತ್ತುಗಳಿಲ್ಲದೆ. 
ಅವನು ಕಂಡದ್ದೆನ್ನಾಡಿದ್ದಾನೆ (ಕಣಕ. ೩೪೩)- 
ಬಳಗದಲ್ಲಿ ಮುರುವತ್ತಿಗಾಗಿ ಅನುರೊ: 
ಮಾಡುವುದೂ ಕಂ: ನಿವುದು (ಕನ್ನಜಾ- ೦೨೩): 
ಇನ್ನೊಬ್ಬರ ಮೂಡು ಮುರುವತ್ತಾಗಳನ್ನ! 
ಆದರಂತೆ ನಡೆಯಬೇಕು (1ಮೇ- ೯೫೭), [.ಅರೆ. ಮುರವ್ವತ್‌ ; 
ಹಿಂ. ಮುರವ್ವತ್‌, ಮುರೌವತ್‌ : ಮರಾ. ಮುರವತ್‌] 


೩, 


ಯಾದ ಮೇಲೆ ... 


ತಾಳಂಗಳ್‌ ದಿಕೃತುಷ್ಟಯದೊಳ್‌ ನಾಲ್ಕುಂ | 


ಹಂಗು :] 


೭೨೮೦ 


( 
| 
1೩6 


20 


15 


ಮುರಿ 


ಸ 

ಮುರವು, 'ಮುರಿವು' ನೋ: 

ಮುರವ 'ಮುರುವ್ಯು' ನೋ. 

ಮುರಸು, ಮುರುಸು (ನಾ). (ಮನಸ್ಸಿನ) ವಿರೋಧ ; ವೈಷಮ್ಯ 2 
'ಇರಸಂಮುರಸು' ಪರಾ. ಮುರುಸು ; ಅವನು ತನ್ನ ದೊಡ್ಡಿಯನ್ನು 
ತಲುಪಿ ಕಾರ್ಯನಿರತನಾದ ನಂತರ ಮನಸ್ಸಿನ ಮುರುಸು ಬೇಸರಗಳಿಲ್ಲ 
ಮಾಯವಾದುವು (4ರ. 30): * ಇರಸುಮುರುಸು ' ಪರಾ. 

[ಮುರಿ 4 - ಸ್ಕು 

ಮುರಳಿ ' ಮುರಲಿ “ನೋ. 

ಮುರಳ್ಳಿ " ಮಿರಿಳೆ` ನೋ. 

ಮುರಳ್ಳಿ (ನಾ). [ಅಶ್ವಶಾ] ಕುದುರೆಯ ಆರು ಬಗೆಯ ಲಕ್ಷಣಗಳಲ್ಲಿ 
ಒಂದು: ಭೆಂಜಳಿ ಮುರಳಿ ರುಳೇಪಿ ವಾಹಿಣಿ ರೂಪು ರಂಜಿಪ ರೇಟಿ 
ಯೈಂದೆಂಬ ಮಂಜುಳಮಾದ ಷಡಂಗದೊಳಾ ಹಯ ರಂಜನೆವಡೆದುದತ್ತಾಗ 
(8೭0: ೪-03). p ಇದು ಕುದುರೆಯ ಗತಿಭೇದವೇ ಎಂಬುದು 
ವಿಚಾರಣೀಯವಾಗಿದೆ. 

[ ?,/ತೆಲು. ಮರಳಿ ಎ ಅಶ್ವಗತಿಗಳಲ್ಲಿ ಒಂದು ಬಗೆ] 

ಮುರಳಿಗಾನ " ಮುರಲಿಗಾನ 'ನೋ. 

ಮುರಳೀಧರ * ಮುರಲೀಧರ ' ನೋ. 

ಮುರಾಡ (ನಾ). ಹಟ ; ಮೊಂಡುತನ : ನಡೆಸಿಕೊಡದೆ ಏನು 2 ಅದಕ್ಕೆ 

ಇಡವ ಅಣ್ಣ ? (ಕುಂಗರ- ೩). 


ಮುರಾಡ ಹಾಕಿಕೊಳ್ಳು ಇ ಪಟ್ಟುಹಿಡಿ : ಹಟ: 


ಮಾಡ: 
ಬರುವುದಿಲ್ಲವೊದು ತಿಳಿದುಕೊಂಡೇ ಈ ಕುಮುದೆಯು ಮ: 
ಕೊಂಡು ಕುಳಿತಿರುವಂತೆ ಕಂಡುಬರುತ್ತದೆ (ಮರುಸಂ- ೦೦೭)- 

[2-/ ಅರೆ. ಹಿಂ. ಮರಾ. ಮುರಾದ್‌ ಆಸೆ. ಇಚ್ಛೆ] 

ಮುರಾಲಿ (ನಾ). ಆನೆಗೆ ತೊಡಿಸುವ ಒಂದು ಬಗೆಯ ಆಭರಣ : 
ಆನೆಕೊಂಬಿಗೆ ಹಿತ್ತಾಳೆ ಅಣಸು ಮುರಾಲೀ ಅನೆಕಾಲಿಗೆ ಹಿತ್ತಾಳೆ ತೊಡೆ. 
ಸರಪಣಿ (ಎ೪. 519, ತಂಶಿನೆ. ೨೯೨-ಪುಡ- 083; 1847). [33 

ಮುರ್ಮಿ (ಕ್ರಿ). ೧. ಬಾಗು; ಬ ಗ್ಗುಃ “ಮುರಿ--ವಕ್ರ ಭಾವೇ(ಬಗ್ಗು) 
(ಕಮರಾ); ಎಡಗೆಯ್ಯನೂಟ್‌ ಪೀಠದ ಕಡೆಯೊಳ್‌ ಮುಂ ನ್ವದ್ಧಮಾಗೆ 
ಮುರಿದ ಬೆಡಂಗಚ್ಚುಡಿದಿರೆ. ಹಾರಂ ಕೆಲಕೋರ್ಗುಡಿಸೆ ನಿಜಾನುಜರೊಳಾಗ 
ಳೊರ್ವಂ ನುಡಿದಂ (ಕಾಂತಿಫು. 8-008); ಮುುರಿದೆಡೆಗೈ ನಿಜಗಳನೋಸರಿಸೆ 
(ಅಸು. ೬-೪೪) ; ಕಂಬಿಯೊಳೊಂದುದಿನದಲಿ ಹೊತ್ತುದಕವಂ ಶೀಘ್ರದಿಂದ 
ತರುತ್ತ ಹಳ್ಳೆದನಾಚೆ ದಾಟಲು ಬೆನ್ನು ಮುರಿದಿರಲು ಬಿಡದೆ ಕಂಬಿಯನವಚಿ 
ಕೊಂಡು (ಅಸಪು-: ೪೪-3)- ೨. ಬಾಗಿಸು: ಬಗ್ಗಿಸು ಕಿ ವೃಕೋದರನೊಯ್ಯನೆ 
ನಕ್ಕು 'ಬಾುಲಮಂ ಸಲೆ ಮುರಿದೆತ್ತಲಾಟಿಸೆ ಧರಿತ್ರಿಗೆ ಕೀಲ[ಸಿ]ದಂತಂಟಾಗೆ 
ದೋರ್ವಲದ ಪೊಡರ್ಪಗಟ್ಟು ನಡೆನೋಡಿ ಮರುತ್ಸುತನಂ ಮರುತ್ತುತಂ 
(ಹಂ: 6-೩೨); ಕೆಂದಾವರೆಗೆತ್ತಡಿಯೊಳ್‌ ಸಂಧಿಸಿ ಕಳಭುಗಳೆಳನೆ ಕೆಯ್ದಂ 
ಮುರಿದಾಸ್ಮಂದುವನೀಕ್ಷಿಸಿ ಸಿಂಗದ ಚಂದದಿನೆಂದಂಬೆಗಾಲೊಳೆಸೆವನೊ ಕಂದಂ 
(ಸುತ್ತ. ೩-೯3). ೩. ವಕ್ರವಾಗು; ಡೊಂಕಾಗು ; ಸೊಟ್ಟಾಗು : ಕರಂ 
ಗಳ್‌ ಚೆ ತಿರ್ದೊಡಂ 


ಡ್‌ ಮುರಿದಂತಿರ್ವರ ಮೇಲೆ ಹೇರಿ ನಡೆವರ್‌ 
(ಕೋಪೀಶ. ೩೩) ; ಮುರಿದ ಕಾಲ್ಕಳನೆಳೆಕೊಳುತೆ ಇಜ:ದಾಡುವಾಕುಶವೀರರ 


ಕಂಡಳು ಹೆರಿಣಾಂಬಕಿ ನಸುನಗುತೆ. (ಹೋಸತ- ೨೯-02). ೪. ಹೊರಳು: 


ಕಿರುಗು: ಪೋಪ ಬರ್ಪ ಜನಮಂ ಮುಂದೀಕ್ಷಿಸೆ ಕಾಂತೆ ಬೀದಿ 
ಕಂತಿ ಪೊದಟಕಿ ಸೆದನಂಗರಸಾಬಿ ಯೊಳು ಟ್ರ 
ಯಂತೆಯ ಪೊದಬಕ್ಕಿಸೆದನಂಗರಸ: ಬ್ರಯೊಳುಯನ್ನಿ ತೊಯ್ದು 


(ಶಾಂತಿ: 6-6೬); ಮುರಿದ ಕೊರಲ್‌ ಬಬಲೈಳಪಲಾಟಿಪ ಮೆರ, , 
ಕತ್ತುರಿಮೊನೆಗೊಂಡೆಬಲ್ವ ಕಿವಿ ಸೂಚಿಸಿದಪ್ಪದು ಸೋಲ್ತ ಭಾವಮಂ 


(ಉರಂತ- ೩೩0): ಮಗುಲೊರ್ವಳುಟದೊಳೀ ಮತ್ತೊರ್ವಳಂ ತನ್ನ ಬಗಗೆ 


ಮುರಿ 


ಗಣ್ಣಿಂ ಮುಂದು ನೋಡೆ (ಕರರ. 6-98). ೫. ಹೊರಳಿಸು ; ತಿರು 
ಗಿಸು: ಗುರುಪಿತಾಮಹರಿಂದ ಮೋಟ್‌ಯ ಮುರಿದ ವಿಜಯವಧೂಕಟಾಕ್ಷವ 
ತಿರುಹಿ ಹಾಯ್ಕುವ ಗಂಡನಾವನು ನೀವು ತಪ್ಪಿದಡೆ (ಉುವ್ಮಾಕ: 3-೬೩); 
ಅಗಲಲಾಜದ ಮುರಿದ ಮೋಆ್‌ಯ ದುಗುಡದಲಿ ಹೆಯವಶ್ರುವಾರಿಯ 
ನುಗುಳಿ ಗತಿಗುಂದಿದವು ಗುಣಭರಿತನ ವಿಯೋಗದಲಿ (ತೂಂಣ. ೨-೩-೨). 
೬. ವಿಮುಖವಾಗು ; ಪರಾಜ್ಮುಖವಾಗು : ಮುರಿದು ಕಣ್ಣಿಟ್ಟರೆ ಕ್ಷಣಕೆ 
ಮುಕ್ತಿಯ ಕಾಂಬ ಭರತಚಕ್ರಿಯ ಹೇಳಲಳವೆ (ರತ. 0-30). ೭. ಓಲು; 
ಜೋಲು; ಓರೆಯಾಗು : ಮರಿಯೆ ಕೂರಲ್‌ ಕೆಲಕ್ಕೆ ಮಂಡಿ ಜೋಲ್ವಿ 
ನೆಗಂ ಕರಮಂ ಕದಂಪು ಸಾರ್ತರೆ ... , ಕರುವಿಟ್ಟಿ ಚಿಂತೆಯನೆ ಚಿತ್ರಿಸಿದಂತೆ 
ವೊಲಿರ್ದ ನಲ್ಲಳಂ . . , ನರಪತಿ ಭುವಿಸಿ (ಸರ್ರಪು. ೪-೬೭) ; ಮುರಿದ 
ಗೋಣಿನ ಕರದ ತಲೆಗಿಂಬುಗಳ ಕಾಲಾಳೊಲಗಿತವನಿಯವಿ (ಕುಪ್ಯಾರ್ರೋ. 
೬-೬). ೮. (ನಿದ್ರೆ, ಜಡತೆ ಮುಂತಾದುವನ್ನು ಹೋಗಲಾಡಿಸಲು 
ಕೈಕಾಲು ಮುಂತಾದುವುಗಳನ್ನು) ನೀಡು.- ಚಾಚು.- ನೆಟ್ಟಿಗೆ 
ಮಾಡು : ಒಂದು ದಿನದ ಕೂಸಂ ವನಧಿಯಿ:ಬ ದೇವತೆ ಪಿಡಿದೊಡಾ 
ಕೂಸು ಬೆನ್ನು ಕೊರಳುಮಂ ಮಂರಿವೃತಿಕ್ಕುಂ (8೦೫: 0೨೪-0೬); ಒತ್ತರಿಸಿ 
ನಡೆವುತ್ತ ಕುಲ್ಬಿಚ್ಚುತ್ತ ಒದೆವುತ ಬೆನ್ನ ಮುರಿದುಕೊಳುತ್ತ ..- 
ಮುಂಡುಗಾಅನು ದಸರಿದೇವನ ಬಳಿವಿಡಿದು. ಸುರ್ದು (೧ಸತ- ೩೮-೦೭) - 
೯. ನುಲಿ; ತಿರುಚು : ಕಾಲ್ಗಿಡಿಸಲುಂ ಮೆಂರಿದು ಕಿಟ್ಟಡಂ ತಡಮೆಂಬಿವ 
ಜ್‌ಂದಂ ಬಾಹು ಕೈಕೊಳ್ಳಿಂಬಿವು ಮೊದಲಾಗಿ ಗೋಮೂತ್ರಮಂಡಲಮು. 
ವತಾಕಾಶಂ ಪೇಜವಿತಿಯೆಂಬ ವಿಧಿಗಳೊಳ್‌ ಬಂದು ನೆಲೆಗಿಡಿಸಲುಂ ಪೊಲಗಿಡಿ 
ಸಲುಂ ಬಲ್ಲೆಂ (ಕಾಂತಿಶು. ೩-38 ರ): ಮಗಧೇಶನನಿಕ್ಕಿ ಮೆಟ್ಟಿಪೆಂ ಲಾಳನ 
ಗೆಂಟಲಂ ಮುರಿದಪೆಂ (4933. 7-1 33-08; 107 7). ೧೦. ಹುರಿ 
ಮಾಡು ; ಹೊಸೆ; ತೀಡು : ಮುರಿದಣ್ಬಿಕ್ಕಿದ ಗಡ್ಡ ಮಾಸೆ ಮುಡಿಕಟ್ಟಂ 
ಶಕ್ತ ಕೆಂಬಟ್ಟೆ (*ನ9ಪು- 00-೩3), ನೆಲಕ್ಕೆ ತೂಂತಿಟ್ಟವೊಲಿರ್ದ ಮೈಮುರಿದ 
ಮಿಸೆ ಮಿಡುಂಕುವ ಬಾಯ್‌ (ಶೃಕ್ಕಾಕ್ರ- 8-08) ; ಮಾಸೆಯ ಮುರಿದು 
ಹುಬ್ಬನು ಬಲಿದು ಭಾರ್ಗವದತ್ತ ಬಾಣಕೆ ನೀಡಿದನು. ಕರವ 
(ಕುಕ್ಮಾರ್ರೋ. ೦೩-೩೦) - ದಿಣ. ಹೆಣೆದುಕೊಂಡಿರು ; ಸೇರಿಕೊಂಡಿರು ; 
ಜಡೆಯೆಡೆಯ ಬುಂದೊಅಕಿಯ ಮಕರಂದಸಂದೋಹದ ಮುರಿದ ಜಡೆಗಳ 

೬. ಪಂಪುವಿರೂಪಾಕ್ಷಕಲ್ಪದ್ರುಮಂ ಪೊರೆಯಲಾನತಜನರನು (ಕಂತ್ರಿ 
8-0). ೧೨. ಮತ್ತೆ ಬರು; ಹಿಂದಿರುಗಿ ಬರು; ಪುನಃ ಬರು; 
ಪೆಜಪಿಂಗುವನಂ ಮುರಿಹಡಸಿ ಪಿಡಿದು ಘಟ್ಟಿಸಿ ಪಿರಿಯಲ್‌ಯೊಳ್‌ ಪೊಯ್ದ 
ನಸಗವೊಯ್ಲಂ ಭೀಮಂ (ಹಕ: ೩-೩0) ; ಕಮಲದಳನಿಯತಾಂಬಕಿ ನಳನ 


ರೂಪಿನ ನುಲ್ವರಿರೆ ಕಂಡು 'ಮಾಯವಿದು ತಾನಜಸಯೆನಿವರ ನಿಜಾಯತವ| 


ನೆಂದೆನುತ 'ಮರಿದಾ ವಾಯುಗತಿಯಲಿ ಬಂದು ಹೊಕ್ಕಳು ತನ್ನ ಮಂದಿರವ 
(56. ೩-೬೦). ೧೩. ಹಿಂಜರಿ ; ಹಿಮ್ಮೆಟ್ಟು ; ಹಿಂದೆಗೆ : ಉರವಣಿಸು 
ಹದು ಕೊಂಡ ಹಜ್ಜೆಗೆ ಮುರಿಯಲುಗದು (೫ನ್ಮಾರ್ರೋ. ೫-೨೦); ಆ 
ತರುಣಿಯರ . - . ಸುತರಳಾಪಾಂಗರೋಚಿಯಲಿ ಮುರಿದುದಾ ಮರಗತ್ತ 
ಲೆಯ ಮೈಸಿರಿ (ಹೂ. 0-3-83); ಒಡೆದ ನತ್ತಿಗಳಿಂದ ರಕುತದ ಮಡು 
ಹರಿಯೆ ತರಪರಿಸಲೂಅದೆ ಪಡೆ ಮುರಿದು ಬರುತಿರಲು (ಫಳಕ. ೯-2೬): 
೧೪. ಹಿಮ್ಮೆಟ್ಟಿಸು : ಹಿಂದೆ ಸರಿಯುವಂತೆ ಮಾಡು ; ತನಗೆ ಮಲೆತ 
ನರಸಿಂಹಪ್ಪರ ಬೇಲೂರ ಜನಪತಿಗಳ ಮುರದು (48, ೩-8): ೧%. 
ಕುಗ್ಗು ೭ ಅಡಗು ; ಶುಸಿ; ತಗ್ಗು : ಜರೆಯಿಂದಂ ಪುರ್ಬು ಜೋಲಲ್‌ 
ತೆರೆ ತರೆತರದಿಂದಸ್ಮ ಪೊಣ್ಮಲೈ ಗಂಟಲ್‌ ಮುರಿದತ್ತೊಂದೊಂದಜಕೊಳ 
ತಳ್ತೊಗೆಯೆ ಸೆರೆಗಳ" (ಗರಂಭ- ೦೬೫): ಮೋಹದಿಂದಿನ್ನೆಗಂ ಭವವಾರ್ಧಿ 
ಯೊಳರ೯ ತಿರಿದೇಂ ಮನಂ ವನ್ನೆಗಂ (ರರ್ಶಾಕ್ಕು- ೬-೦೨೦ ೧೬, 
ಆಗಿಗೊಳ್ಳು : ಸಿದ್ಧವಾಗು : ಅರಸನನುಜರುಸಹಿತ ಕೃಷ್ಣನ ಬೆರಳ ಸನ್ನೆ 


೭೨5೧ 


ಮುರಿಿಕ್ಕೆ 


ಯೊಳ್ಳೆದೆ ಬಿಡೆ ಮೋಹರಿಸಿ ನಿಂಡುದು ಮುರಿದ ಮಕರವ್ಯೂಹರಚನೆಯಲಿ 
(ಕುಶ್ಮಾರ್ರೋ. 9-೨3); ' ಉರವಣಿಸಿದರು ಮುರಿದು _ಮಕರವ್ಮಹದತಿರಥರು 
(ಕುನ್ಮಾದ್ರೋ. ೦೦-೦), ೧೭. ಕಡೆಗಣಿಸು ; ತಿರಸ್ಕರಿಸು : ಅವರವರ 
ಕೃತಕರ್ಮಸಂಸ್ಕುರ ಹೋರಿಸುವುದಳಿಸುವುದು .:. . ಇದಕಹಿತ ಹಿತರೆಂದಾರ. 
ಮುರಿವುದು ಮುನ್ನಿಸುವುದೈ ಭೀಮ (ಉಳ್ಳ: ೨೦-೬): ೧೮, ಬಿಚ್ಚು; 
ಹರಡು : ಮುರಿದಿಳಿದ ವೇಣಿಕಾಬಂಧುರ ಯಮುನಾನದಿಯ ಪೂರ್ಣಪುಳಿನ 
ಸ್ಥಳದಂತಿರೆ ಕರಮೆಸೆದುದು ಫನಪೀವರಜಘನಂ ಚಕಿತತರುಣಹರಿಣೇಕ್ಷ 
ಣೆಯಾ (ಕೃತಃ. ೯-004), ೧೯. ಹೊರಹೊಮ್ಮು ; ಉಂಟಾಗು ; 
ಪಾದರಿಗಲರ್ಗಂಗಳಿಂದೆ ಮಕರಂದಮುಂದತ್ರು ತುಟುಂಕೆ ಪಲ್ಲವಂ ಮುರಿದುವು 
ತೋಳೊಳಿಂಡು, ಮಲಯೂನಿಳನಿರ್ದಪನೆಂದು ತೋರ್ಪವೋಲ (ಅತ್ರ. 
೭-0೦); ಅಲ್ಲಲ್ಲಿಯಕ್ಕಿ ಮುರಿವಲ್ಲಲ್ಲಿ ಕೆಂಪಾಗುವಲ್ಲಲ್ಲಿ ಕುಯ್ಕಲಾಗುವ ಪಲವು 
ಪೆಸರ್ವಡೆದ ನೆಲ್ಸ ಗದ್ದೆಗಳತಿ ಮುದಂಬಡಿಸಿದುವು ತಮ್ಮನೋವಿದ ಕುಟುಂಬ 
ಗಳಿಗೆ (ಸಮ್ಮ. ೦-೨೨). ವಿಲಿ. (?) : ಉದ್ದವಲಮೆಬಕೆವರೆಂಬುದೆ 
ಬಿದ್ದಂ ಮುನ್ನಲ್ಲಿ ಕಡುಪಿನೊಳ್‌ ಬಹುವಿಧದಿಂದುದ್ದ ವಟಮೆಟಿದು, ಮುರಿಗುಂ 
ಬಿದ್ದಮೆನಲೇ ಬಲಳ ಪೋಗನೆಟಕವ ಬೆಡೆಂಗಂ (ಎ1. 21: ೦೩೩-೦೦೪ 98), 
ಮುರುತುಕೊಳ್ಳು, ಮುರಿತುಕೊಳ್ಳು- ೧. ಬಿಗುವತಾನವಾಗಿರು ; 
ಬಿಗಿಯಲ್ಲಿರು : ತನಗೆ ಬರೆಯಲಿಲ್ಲವಲ್ಲ ಎಂದು ಮುರುತುಕೊಂಡು ತುನೂ 
ಬರೆಯಲಿಲ್ಲ (6ನ. ೩೪); ಅವನು ಮುರುತುಕೊಂಡೇ ಬಿಗಿಯಾಗಿ ನಡೆದನು 
(ಗರುರಾ-0೩೦)- ೨. ಸಿಟ್ಸಾಗು ; ಕೆರಳು; ಕೋಪಮಾಡಿಕೊಳ್ಳು : 
ತಾಯಿಯ ಮಾತೂ ಅವನಿಗೆ ಹತವಾಗಲಿಲ್ಲ ಆದ್ದರಿಂದ ಮುರುತುಕೊಂಡು 
ಮತ್ತೆ ಸಭೆ ಬಟ್ಟು ಹೊರಟು ಹೋದನು (5೫9: ೨೫); ಹೀಗೆ 'ಅಳುತಾ 
ಕೊಡುವ ದಾನವನ್ನು ನಾನು ಒಲ್ಲೆನೆಂದು ಮುರಿತುಕೊಂಡು ಹೋದನು 
(mass. 37, ೨೭)- [ದೇ.॥ ತಮಿ- ಮುರಿ; ಮಲ. ಮೂರಿ ; ತುಳು. 
ಮುರ್ಲು ; ತೆಲು. ಮುರಿಂಚು, ಮುರಿಯು ; ಪರ್ಜಿ. ಗಡಬ. ಮರ್‌] 
ಮುದ್ದಿ ಮುಖ 'ನೋ. 
ಮುರಿ, 'ಮುರಿವು' ನೋ: 
ಮುರಿ " ಮೂರಿ ' ನೋ. 
ಮುರಿಕ (ನಾ). ೧. “ವಕ್ರಸ್ವಭಾವದವನು”' . (56). ೨. ಸಿಟ್ಟಿನ 
ಮನುಷ್ಯ: ``ಮುರಿಕನೆನರ್‌ ಕೋಪಿ” (ಕರೂ- 9೩). 
[ಮರ್ಮ -- ಕೃ] 
ಮುರಿಕಟ್ಟು (ನಾ). ವಜಾ ; `ಕಳೆಯುವಿಕೆ ; ಮುರಿದುಕೊಳ್ಳುವಿಕೆ, 
ನಿನ್ನ: ಮಗಗೆ, ಅನ್ನ ಬಟ್ಟೆ ಎಲ್ಲಾನೂ ಕೊಟ್ಟು ಅದರ ಜೊತೆಗೆ ನಿನ್ನ 
ಸಾಲದೊಳಗೆ ವರ್ಷಾ ಹದಿನೈದುರೂಪಾಯಿ ಮುರಿಕಟ್ಟಿನೂ ಮಾಡಿಕೊಡ 
ಬೇಕು. (ಸುಶಸಂ- ೪೦). [ಮುರ್ಕಿ (-ಆ ಮುಖ್ಯ) 4 ಕೆಟ್ಟು] 
ಮುರಿಕಿನಾಡು, ಮುರಿಗನಾಡು, ಮುಲಕನಾಡು (ನಾ). ಒಂದು 
ನಾಡಿನ ಹೆಸರು ಮತ್ತು ಅಲ್ಲಿಗೆ ಸೇರಿದ. ತೆಲುಗು ಮಾತನಾಡುವ 
ಸ್ಮಾರ್ತಬ್ರಾಹ್ಮಣರ: ಒಂದು ಓಳಪಂಗಡ : ಇವರೊಳಗೆ ಕಾಸಲ 
ನಾಡು, ಮುರಿಕಿನಾಡು, ತೆಲಗನ್ಯ, ವಾಗನಾಡು, ವೇಲನಾಡು ಎಂದು ಐದು 
ವೊಳೆಭೇದಗಳುಂಟು (1ರಾಗ- €4)- ಮಬರಿಗನಾಡು : ಪಲ್ಲವಿಶೇಷಯ್ಮರ್‌ 


ಅವರು ಮುರಿಗನಾಡು ತೆಲಗು ಬ್ರಾಹ್ಮಣರು (ಗತ. ೪). 
ಮುಲಕನಾಡು : ಅವರು ಮುಲಕನುಡು ಬ್ರಾಹ್ಮಣರು (ಕೂತಿ). 

[+ ತೆಲು. ಮುರಿಕಿನಾಡು, ಮುಲಿಕಿನಾಡು. ಮುಲ್ಕಿನಾಡು- 
ಮುಜಕಿನಾಡು] 


ಮುರಿಕಿಲು `ಮುಖುಕಿಲ್ಕ್‌ ' ನೋ. 
ಮುರಿಕಿಸು ' ಮುಖುಕಿಸು' ನೋ. 


ಮುರಿಕೆ, ' ಮುರಿಗೆ,' ನೋ. 


ಮುರಿಕ್ಕೆ 


ಮುರಿಕ್ಕೆ, ಮುರಿಗ್ನೆ. ಮುರುಕೆ (ನು). ೧. ಔಷಧೀಸಸ್ಯ; ವನಸ್ಪತಿ; 
ಗಿಡಮೂಲಿಕೆ; (8): ೨. ಒಂದು ಬಗೆಯ ಸಸ್ಯ: ಮಂರಿಕೆಯ 
ಕಾರ್ಯ ಮುಡುವಾಗಲ್‌ ಬೆರಸಿದ ಮಧುವಂ ವಿಲೋಚನಂಗಳೊಳೆಚ್ಚಲ್‌ 
ಪರೆಗುಂ ಕಡವಿನ ವಿಷಮಂ (॥ಕರ- ೬-೬೦): ಮುರಿಗೈೆ : ೨. 
ಜಾವನಿಗುಲೆ.. ., , ಕಾಡುಪತಂಗ, ಮರಿಗೆ (ಹ್ಮತಿಗಿ: vote) 
ಮುರುಕೆ: ೨. “ಮಹಾಜ್ವಾಲಿನೀ--ಮುರುಕೆಯ ಮರ” (10- ೦೨೨): 
“ಮುರ್ಗಿ', "ಮುಜುಕಿಲ್ಕ್‌' ಪರಾ- {21 

ಮುರಿಕೊಂಬು (ನಾ): ಮೇಲುಮುಖವಾಗಿ ಬಾಗಿಕೊಂಡಿರುವ ಒಂದು 
ಬಗೆಯ ಊದುವ ವಾದ್ಯ: ಒದಗಿರ್ಪ ಪರೆಕೊಂಬು ಮುರಿಕೊಂಬುಗಳ 
ಮೊಳಗು ಪದಪಿನಿಂ' ಬೀಗರಂ ಕರೆದುಲಿಯುತಿತ್ತು (ಗಾರರ. ೦೪೬-೨೦೪): 

[ಮುರಿ ಕೊಂಬು] 

ಮುರಿಗಟ್ಟಿಗೆ (ನಾ). ನೆಯ್ದೆಯ ಒಂದು “ಉಪಕರಣ : ಹರುಗುಣಿ 
ಗೂಟ ಠವಣಿಗೋಲು ಲಾಳಿಯು ಮಂರಿಗಟ್ಟಿಗೆಯು . . . ನಾಲಿಗೆಗೂಟವ 
ನಿರದೊಂದುಳಿಯದೆ ಕಟ್ಟಿದನು (೪8೫ಂ. 3 ೬)- [ಮುರಿ 4 ಕಟ್ಟಿಗೈ] 

ಮುರಿಗಡಲು. (ನಾ). (ಕ್ಷೋಭೆಯಿಂದ) ಹೊಯ್ಕಾಡುತ್ತಿರುವ 
ಸಮುದ್ರ: ಮುಂದೆ ತವಕಿಗೆ ' ಭಟರ -ತೆರಳಿಕೆಯಿಂದ ಮೋಲೆದ 
ಗಭೀರಭೇರಿಯ ಮಂದರದ ಮುರಿಗಡಲ ಗಜಲ್‌ನೊಲೊದಲಶಿತ೦ಿಸೇನೆ 
(ಕುವ್ಮಾರ್ರೋ.. ೨-೦೪). [ಮುರ್ಮಿ 4 ಕಡಲು (ಆ ಕಡಲ್‌) 

ಮುರಿಗನಾಡು ' ಮುರಿಕಿನಾಡು ` ನೋ. 

ಮುರಿಗಿನಮರ * ಮುರುಗಿನಮರ ' ನೋ: 

ಮುರಿಗೈೆ, ಮುರಕಿ. ಮುರಗ್ಗಿ: ಮುರಿಕ್ಕೆ. ಮುಟಿಕ್ಸು (ನಾ). ೧- 
ಸುರುಳಿ ; ಸುತ್ತು:' ಮಸ್ತಕಾಂಬುಜಕೆ ಮುರಿಗೆಯಾಕಾರ ಕೃತ 
ಕೌಶೇಯರಂಬರು ದೇಹದೊಳ್ಳುರಿಗೆಯಾಗಿರೆ ಪೊದೆದ ಶಾಲುಮದು ರಂಜಿಸು 
ತಿರೆ (ಮತಾರಿ: ೧೬-೬); ಚಿನ್ನಕಾರವೆಯ ಜಾಶಿಯು ಕಾನಡಾಜಲ್ಲೆಯಲ್ಲಿ ಇಲ್ಲ 

೬ ೬ ಕೋಡು ೧೨ ಇಂಚು; ಬುಡದಲ್ಲಿ ಮುರಿಗೆಗಳಿರುತ್ತವೆ (ಕಠಾಗೆ. ೬೫)- | 56 
೨. ಇರಿಕೆ ; ಸಿಂಬಿ : ಇದರಲ್ಲಿಯ ಬಂಧವು ದೇವಾಲಯಗಳ ಗೋಡೆಗಳಲ್ಲಿ 
ಕಲ್ಲುಗಳ ಮೇಲೆ ಅಲ್ಲಲ್ಲಿ ಕಂಡುಬರುವ ನಾಗರಹುವಿನ' ಮುರಿಗೆಯಂತಿದೆ|' 
(ಗೊತ್ತು, ೦೬)- ೩. ತೋಳಿನಲ್ಲಿ ಧರಿಸುವ ಒಂದಂ ಬಗೆಯ 
ಆಭರಣ ; “ವಂಕಿ; ನಾಗಮುರಿಗೆ” (ಶಾ೫ಕೋ- ೩) : ಮುತ್ತಿನ ಚೌಕಳಿ 
ಮುರಿಗೆ ತಿದ್ದಿದ ಮಾಸೆ .ಹತ್ತುಗಟ್ಟೀವು ಎಡಪದಕವ (ಕೋಳಗೀ- 36), 
'ನಾಗಮುರಿಗೆ' ಪರಾ. 9. (ಆಲಂ) ತೊಡಕು; ಸಮಸ್ಯೆ; ಗೋಜು: 
ಮನಸ್ಸಿನ ಮುರಿಗೆಗಳನ್ನು ಕಳೆದು ಅದನ್ನು ಸರಲ ಮಾಡಲು ಭಗವಂತನನ್ನು 
ಅನನ್ಯಭಾವದಿಂದ ಪ್ರಾರ್ಥಿಸಲಾಗಿರುವದು (ಕರತ. ಇ); ಈ ಮನಸ್ಸಿನ 
ಈ ಮುರಿಗೆಯೊಮ್ಮೆ ಬಿಚ್ಚಿದರೆ .,. ನಿರ್ಣಯಿಸುವದು ಸುಲಭವಾದ 
ಮಾತು (ಕಾಕಶು- 4). ಮುರಕಿ : ೫. ತಿರುವು ; ಬಾಗು: ಘಟ್ಟದ 
ಮುರಕಿಯಲ್ಲಿ ಮುಂದಿನ ವಿರಂ ಹಿಂದಿನ-ಏರಿವ ನಿಟ್ಟಿನಲ್ಲಿಯೇ ಹೋಗುವಂತೆ. 
ಕಾಣುತ್ತದೆ. (ಮಾರ್ಕ್ಯರಾ- ೬೪); ಇವರು ರೆಸ್ತೆಯ' ಈ : ಮುರಕಿಯಾ ತನಕ 
ಮುಟ್ಟಿಸಿ ಹೋದರು (ಕುಣ: 3). ಮುರಗಿ,: ೧. ರತ್ನದ 
ಶಿಖರಗಳಿವೆ ಸಾವಿರ ಬಂಧನ ಮಾರಗಿಗಿಂದ (೪: ಟಂ): ಮಂದಿಕ್ಕೆ, : 
೬. ಮುದುರಿಕೊಳ್ಳುವುದು; ಸಂಕೋಚ: *ಮುಟ್ಟಲುಮಬರಿಕೆ' 
ಪರಾ. ಮಖಳ್‌ಕ್ಕು : ೫. “ವರ್ಮುಕೌಕ್ಕು? ಪರಾ. 
(ಮಂದಿ 4 - ಗೆ./ತುಳು. ಮುರಿಗೆ] 

ಮುರಿಗೈೆ ` ಮುರಿಕ್ಕೆ` ನೋ. 

ಮುರಿಗೆಗೊಳ್ಳು (ಕ್ರಿ). ಗೋಜಿನಲ್ಲಿ ಸಿಲುಕಿಕೊಳ್ಳು: ಸಿಕ್ಕಿನಲ್ಲಿ ಬೀಳು.: 
ಕರುಳುಗಳು ಮರಮಂಠ ಮುರಿಗೆಗೊಳ್ಳುವುವು . . . ನೋವು ಪರಿಹರಿಸು 
ವವರಾರು? (3ಕತ್ಕ. ೪). [ಮುರಿಗೈೆ 4 ಕೊಳ್ಳು (ಕೊಳ್‌)? 


30 


೭೨೮೨ 


-[ಮುರಿತ, 


48 


ಮುರಿದಲೆ 


ಮುರಿಗೆಡಹು. (ಕ್ರಿ). ಚೂರುಚೂರಾಗುವಂತೆ ಕತ್ತರಿಸಿ ಬೀಳಿಸು: 
ನಾಶಮಾಡು : ಕವಿವ ಪದುತಿ ಪೊಗುವಾನೆಗಳ ಕುದುರೆ ಪೊಂದೇರ್ಗಳ 
ಮುರಿಗೆಡಹಿದು (ತಕ. ೫-0೫): 

[ಮುರಿ (ನ ಮುಟ್ಳಾ) 4 ಕೆಡಹು (ಎಕೆಡಪು] 

ಮುರಿಗೆಡು (ಕ್ರಿ). ಭಂಗವಾಗು ; ಭಗ್ನವಾಗು; ಪರಮವಸದೃದ ನೆರವಿ 
ಮಧ್ಯದೊಳರರೆ ಖಳಪತಿ ಸುರರ ದಳಗತಿ ನೆರೆಗೆಡಲು ಮುರಿಗೆಡಲು 
ಬೆರವಂತುರುಬಿ ತರುಬಿದನು (ಉ00ಕಾ- ೪೦-೨೨). 

[ಮುರಿ (ಮುಖ್ಯ) 4 ಕೆಡ್ಕು] 

ಮಬರಿಗೆಡೆ (ಕ್ರಿ). ೧. ತಿರುಗು; ಹೊರಳು; ಊರೆ ಹೆೊಗಿಸಿದರಲ್‌ದಲ್‌ದು 
ಹೆಮ್ಮಾರಿಯನು ಕೇಡಾಯ್ತೆಸುತ ಧವಳಾರಗೋಪುರದೇಜೆಯ ನೋಟಕರು 
ಮುರಿಗೆಡದು ದೂರದಲಿ ನಿಂದಿಹರು (ಕೊರ. 8-೭-೧೩). ೨. ಹಿಮ್ಮೆಟ್ಟು; 
ಹಿಂಜರಿ : ಗರುಡನ ಗಜ್‌ಯ ಗಾಳಿಗೆ ಫಣಿಗಳ ಮೊತ್ತ ಮುರಿಗೆಡೆದೋಡು 
ವಂದದಲಿ ನರಸೆರಾಜೀಂದ್ರನ ಸಾಹಸದುಅುಬೆಗೆ ತುರು£ರೋಡಿದರ್ದೆಸೆದೆಸಿಗೆ 
(ಕೆಂನಂ- ೦೩-009) - [ಮುರಿ -- ಕೆಡ್ಕೆ] 

ಮುರಿಗೇಶ (ನಾ). ಡೊಂಕೆಡೊಂಕಾಗಿ ಬೆಳೆದಿರುವ ಕೂದಲು; 
ವಕ್ರವಾಗಿರುವ ಕೂದಲು : ಲೋಹದ  `ತೋರಗಂಭಂಗಕೊಳಗೆ 
ಮುರಿಗೇಶದಿನೆಸೆವ. ಶಬರರೆ ತಲೆಗಳೋಳಿಯಂತೆ ರಕ್ತಚಾಮರಂಗಳ 
ನೊಳಕೆಯ್ದ . . . ಚೆಂಡಿಕುಗೋಪುರದ್ವಾರಪುರೋಭಾಗದೊಳ್‌ 
ಅವತರಿಸಿ (ಉದಾಣ, ೨೬೪). [ಮುರಿ (< ಮುರಿವು) _ ಕೇಶ] 

ಮುರಿಚು, ಮುರುಚು (ಕ್ರಿ). ೧. ತಿರುಗಿಸು; ತಿರುವು; ತಿರುಚು: ಸೆಳೆದು 
ಮುರಿಚುವ ತಿರುಚುತಾಕ್ಷಣ ಹೊಳಕಿ ತೊಡಕುವ ಬಾಹು ಬಗೆಯ (೧: 
೨೬-೨೬). ೨. ನೂಕು; ತಳ್ಳು: ಕಡೆಯ ರುಣರುಣರವ ಮಸೆಗಲವನೊಡನೆ 
ಹೊಅವಂಟರು ನೃಪಾಲಕನೊಡನೆ ಮುರಿಚಿದರು ಹಿಡಿವ ಸಚಿವ ಪಸಾಯ್ದ, 
ಮಂತ್ರಿಗಳ (ಕಾನ್ಮಾಕ. ಇ: 4-8)- -ಮುರುಚು ; ೧. ಮದಮಖನ 
ಭುಜಬಲವ ನೋಡುವವಿದು ವಿಕಾರವಲಾ ಎನುತ" ಮುರುಚಿದನು ಬಲ 
ಬಲಗಯ್ಯನುರವಣಿಸಿದನು. ಖಾ (ಏಗ: ಆಆ): ಅರರೆ 
ಸುರಪನ ಪಟ್ಟದಾನೆಯ ತರುಬಿ ಹಿಡಿಹಿಡಿ ಕಾಲನಡಗನು ಮುರುಚಿ ಕೊಯ್‌ 
ಕೊಯ್‌ (ಕಳಾ: 8-0. ಶಿ. ಉರೆ ತಡೆದರವೆರಂದೊಬ್ಬರೊಬ್ಬರು 
ಮುರುಚಿ ಕರತಳವ (6: 49-49). ಸಿ ನುಣುಚಿಕೊಳ್ಳು ; 
ತಪ್ಪಿಸಿಕೊಳ್ಳು : ಕೈಯ್ಯ ಹಿಡಿದರೆ ಅಂತು ಮುರುಚುವೆ ಎನ್ನ 
ಉರದಲಬ್ಬ ಹಿಡಿದಡೆಂತು ಮುರುಚುದೆ (ತೂನೈಸಂ- ೪೭.೩೦). 

ವಖರುಚಕೆ೧ಳ್‌ ಎ ಮಣುಚಿಕೊಳ್ಳು ; ತಪ್ಪಿ ಸಿಕೊಳ್ಳು ೧ ಬಲು 

ನಾಯ ಬಾಯಿಂದ ಮುರುಚಿಕೊಂಡೋಡುವ ಮೊಲರ - (ತತ. 2-೨೪) ; 
ದ್ರುವದಸುತೆಯನ್ನು ಪಿಡಿದೆಳೆಯಲೈ ಬಲ್ಮೆಯಿಂ ಹೆಣಗಿ ಏಳನನ್ನುಕ್ಕ 
ಮುರುಚಿಕೊಂಡಳಲಿದಳು (ಕುರಂಗ: 38-9). [ಮುರಿ 4 ಜು] 

(ನಾ)- ೧: ಬಗ್ಗೆದುದ ; ಬಾಗು: ನಳಿಃ -. ಮುರಿತಂ 

(ಉಕ್ಕಿ. ೫), ೨. `ಕೊಂಕುನಡೆ ; ವಕ್ರಗತಿ: "ಇಂಗ್ಲಂಡ 

ನಾವಿಕರು' ಎಂಬ ಕವನದ ಛಂದದೋಜಸ್ಸು, ಮುರಿತ, ತಿರುಪುಗಳ ಅಂದ, 

ಗಮಕದಿಂದಲೇ ಪ್ರಕಟವಾಗಬೇಕು (ಏ೫೫9- 03೬). (ಮುರಿ  --ತ] 

ಮುರಿತ್ಕ 'ಮುಜ್‌ತ' ನೋ. 

ಮುರಿತಾಪ " ಮುರುತಾಪ " ನೋ. 

ಮುರಿದಲೆ (ನಾ)- ವಾಲಿಸಿರುವ ತಲೆ ; ಓರೆ ಮಾಡಿದ ಶಿರಸ್ಸು: 
ಜಡಿವ,ಹಿರಿಯುಬ್ಬಣದ ಹೆಚ್ಚಿದೆ ಮುಡುಹುಗಳ ಮುರಿದಲೆಯ ಚರಣದ 
ತೊಡರ ಮೊಳಗಿನ ಬಾವಲಿಗಳ ಘಣಫಣಧ್ಮ್ವನಿಯ . .'. ದಡಿಗ 
ದಾನವನವನಿ ಹಣ್ಜೆಗೆ ನೆಗ್ಗಲೈತಂದ (ಕುರ್ಮಾರ್ರೋ- 08-೪೪), 

[ಪಬರಿ, 4- ತಲ್ಲೆ] 


ತಿಯೇ 


ಮುರಿದಿಟ್ಟಿ ೭೨೮೩ 
ಮುರಿದಿಟ್ಟಿ (ನಾ). ಓರೆನೋಟ ; ಕೊಂಕುನೋಟ : ತರುಣ ಹರಿಣಗದಕ್ಕೆ 
ಸರಸೇಕ್ಷಣದ ಸವಿನೋಟಮನುಪದೇಶಿಪುತೆ ದೆಸೆವಡೆದು ಮುರಿದಿಟ್ಟಿ 


ಪರಿದಿಟ್ಟಿ ನೆಣ? ಮೆಟ್‌ಯೆ (084. ೦-೦೬೫ ನ). 
ವಖರಿಕೋಟ (ನಾ). ೧--ಮುರಿದಿಟ್ಟಿ : (ತಮತಮಗೆ ಮುರಿ 
ನೋಟವನ್ನಾಡಿಸಿ, ನಕ್ಕುಬಿಡುವರು) (ಹುಂತ್ರಕ- ೩೯-೦೭). ೨. (ಅಂತ 
ರಂಗದ ಕಡೆಗೆ) ತಿರುಗಿಸಿದ ದೃಷ್ಟಿ: ತನ್ನಚ್ಛಿಯ ಮುರಿನೋಟದ 
ವಿಶ್ರುಂತಿಯೆಡೆಯಿದೆನೆ ನೀಳ್ವ ನಾಸಾಪುಟಂ-ರಂಜಿಸೆ 
[ಮುರಿ 4 ನೋಟ] 
ಮುರಿಪಾತ್ರೆ (ನಾ). ಬಾಗಿರುವ ಹಿಡಿಕೆಯುಳ್ಳ ಪಾತ್ರೆ : ಕಮಂಡಲ: 
ಲೋಹದಿಂದೆ ಎರಚಿಸಿದ ಮುರಿಪಾತ್ರೆಯುಂ ಕೊಂಡಲಂ ತನ್ನ ಕರದಿನಗಲದ 


ವಮಂತ್ರಮಾ 


[ಮುರಿ ಇ. ದಿಟ್ಟಿ] 


(ಉನಕ್ಕ. ೪0-೨೨): 


ಕೇಸರಿವಾಹನಂ ಕೇ ೨ 
'ಮುರಿಪು,, ಮುರಿಹು, ಮುರುಹು, (ಕ್ರಿ)- 

ಹಿಡಿದು) ನುಲಿ; ತಿರುಚು;ಹಿಂಡು ; *'ಮ ಭ್ರಮಣೆ 
(ಕನುಠಾ). ೨. ಬಾಗಿಸು; ಬಗ್ಗಿಸು: ಕರಂಬಬಾಸಿಗ. 
ದೆರಡುಂ ಕಡೆಯಂ ವಿಳಾಸವತಿ ಪಿಡಿದೆರಡುಂ ಕರದಿನನುಕರಿಸಿವಳ್‌ 
ಸುರಪರಾಸನಶ್ರೀಯನಾಳ್ಮ ಗಗನಶ್ರೀಯಂ (ಹಪ್ರಲ. ೧-೬): ಮುರಿಹು: 
೧. ವಸ್ರಕುಲಮನಲ್ಲಿ - ಏಕನಿಷ್ಠೆಯಿಂದ ಶಿರಿಹಿ ಮುರಿಹಿ ಹಿಳವು. 
ಹಿಂಡಿ ಮುರುಹು,: ೧: ನ 


(8ರುತೊಂ: ದೇ. ೨೩೩-೦೦) - ತೆ 
ಯಲಲ್ಲಿ ತಿರುಪಲ್ಲಿ ಮಂರುಹಲಲ್ಲಿ ಮಳೆಗಳೊಳಗೆ (ತಿರುತೊಂ" 
ಸಾರಥಿ ತುಡುಕಿ ವಾಫೆಯ ಮುರುಹಿ ಮರಳಿ ರಥಡ 


ಪೀ. ೨೩೬-6೩): 
ಕುದುರೆಗಳ ತಡೆಯದ್ವತ್ಕಾಮನಲ್ಲಿಗೆ ನಡೆದು ಬರುತಿರೆ (ಕುವ್ಯಾಲ್ರೋ. 


ಮುರುಹಿ ಹಿಡಿಯಲು ದುಡದ ಸನ್ನೆಗೆ ತಿರುಗಿತತಿವೇಗದಲಿ 
(ನಳತ- ೭-೭). ವಿ. ು ಹಜ್‌ದು ಬಿಸುಟನು] 
ಕ್ಷೆಗಳ ಪಬರುಹಿ ಬಿಗಿದನು 


ಹಯವು 
ಜೋಡುಸೀಸಕ (ಕುವ್ಮಾರ್ರೋ- ೯-0೩) 
ಕಳುಹಿಸಿ ಕೊಳಲು 


2ರವೈರಿ ರಥವನು 


ಗುರುಮೋಹರವನಪಸವ್ಯದಲಿ ವಂಚಿಸಿ ವ: 


ಮುಂದಣೊಡ್ಡಿಂಗೆ (ಕುಶ್ಮಾಶ್ರೋ- 06-0) ; ಮುರುಹುಪೆ. ಮುಸುಡ 
ನೇತಕೆ ಹೇಳುವೆವು ಪಾತೇವಿಘಾತಕವ (ಸರನೆ: ೬-೦೨-9). ' ೪. 
ಕೊಂಕಿಸು ; ಸೊಟ್ಟಮಾಡು : ಪುಂಚಾಲ ಮತ್ತ್ಯರು ಹಲರು 


ನಡೆದುದೆ ಮಾರ್ಗವೆಂದೇ 
೫. ಹುರಿಗೊಳಿಸು ; 
ಗಳರಳದೆಪು (ಕುಪ್ಮಾರ್ರೋ- ೦೯-೦೩) : 

ರಶ್ಕಸನೆದ್ದು ನಿಂದಿದ್ದನಂಚರರ ಬಡದದ್ದಲಿಸ 
ಬಾಗು; ಬಗ್ಗು : ಮುರುಹಿ ನ 
ಧಗೆ ಪರಿಡರಿಸೆ ನೀರೊಳು 


ಮುಡುಒದ ತು 


ಸುಖವ 


(ಕುಪ್ಮಾಭೀ- ೯-೨೬). 
ಮುಂರುಹಿದನು. ಮಾಸೆಯನು ಕಂ 
ತಿಜ್ಜ ಮಾಸೆಯ ಮ 
(ತೊರಂಾ- ೫-6-4)- 


ಹೊಸೆ : 


ಹರಿಹಯಚತಂ: 


ನೆ ಮರಳಿದ ಭಾವಂ" (ಕನ್ನಕಂ- ೨)- 
೨ ಯುದ್ಧ ಮಾಡುವಾಗ ಬಳಸುವ ಗಶಿಗಳಲ್ಲಿ 
ತಿರುಗುವುದು: ಆವರ್ತನೆ: 
ಕೈದುಗಳೊಳು ಕರಜಮತ್ಕಾರ ಲಾಘವ ಲ 


ಮೈಲುಳಿ ಲಾಗು ಲವಣಿ ಅಕ್ಷ್ಯಂಗಳಿಂ ಘುರದೊಳ್ಳೇಜ೦ ತೋಜನಿ ವಿರಾಜ 


ಒಂದು; ಸುತ್ತು 


ಬೆರಸಿ ಪೊ: ದುದು 


ತತಿಬಲದಲ್ಲಿ ನಾನಾಪ್ರಪಾರದಿಂದೆ (308: ೩6-4):  ಮುರುಪು : ೨. 
ಬಹುಲಾಗುವೇಗದಿಂ ತಿರುಪು ಮುರುಪುಗಳಿಂದ ಪೊಯ್ದಾಡಿ ಎ ಕಾದಿದರು. 


ಖಾತಿಯಿಂದ. ಸರು (ತುರಂಗ: ೩-9):  ಮುರಂಹ್ಕು : ಸಿ. 


30 


35 


46 


ಮುರಿದು 


ಸುತ್ತೂ: ಬಾಗು; ತಿರುವು: ಹಿರಿಯ ಭನನದ ಸುತ್ತುವಳೆಯೆದ 
ಮುರುಹಿನಲಿ ುನೆಗಳಾ ಮಂದಿರನಿಕಾಯಕೆ ಬಾಸಿಲೊಂದು 


ದ್ವಾರದೇಶದಲಿ (ಕುನ್ಮಾಣ- 6-೩೦) ; ಕೋಟೆಯಿದ್ದುದು ಮುಂದೆ ಶಿವನ 
ಕರೋಟಿಮಾಲುವಳಯದಪೊಲುಟ್‌ ಪಾಟಿಸಿದ ಕೊತ್ತಳದ ಮುಗಿಲಟ್ಟಳೆಯ 
ಮುರುಹಿ[ಪಾಣಂ-ವಿ)ನಲ್ಲಿ . . . ವಿವಿಧರಚನೆಯೆಲಿ (ತೊರಉ- 3-೨-೪) 


೪. ನದಿಯ ಹರಿಯುವಿಕೆಯಲ್ಲಿರುವ ಬಾಗು. - ಮುರಿವು , 
ಮುರುಪಲ್ಯ (ತುಂಗಳ 0೨೬-೦): ೫ ಕಿವಿಗೆ 

ಅದು ಬಗೆಯ ಆಭರಣ ; ಮುರು : ಬೆಂಡೋಲೆ 

ಯ್ಯ . . . ಉಡಿದುರ: ಲಪಶಿಯಾತ್ಮಜಂಗೆ 


ರಂಜಿಸುತಿರ್ತುಂ 


(ಠಕಕು- ೨-೬೩) ; ಬೆಳ್ಳಿ ಮೂತಿ. ಮುರುಹು 
ತಾಃ ನಲ್ಲ' ಲೋಹಂ ಕಂಚು ಮೊದಲಾದೆಲ್ಲವಂ ಒಟ್ಟೈ ಸಿ ತರಿಸಿ 
(ಬಸು os). ೬ [ನಾಟ್ಕ] ವೃತ್ತಾಕಾರವಾಗಿ ಸುತ್ತುವ ಒಂದು 
ಭಿಗಿ: ಮಾರು ೬ ೬ ೬ಕರಣ ಭ್ರಮುರಿಗಳನಜದು ತರುಣಿ 


ಶಂಗಸ್ಕ ಲದ: 


ನರ್ತಿಸಿದಳು 


(೨೪೪) 7 ಮುರುಹು 
[ಮುರ -- - ಪ್ರ) 
ಂಜರಿಯುವೇತೆ ಮಾಡು; ಹಿಮ್ಮೆಟ್ಟಿಸು : 
ಜಯಾಕಾಕ್ಷಿಗಳಾದ ಶತ್ರುಗಳನ್ನೂ 
ಆಧಿ: ಬಿ, + ಬಡ) 
ಮುರಿಮಲಕು (ನಾ): (ಬಟ್ಟೆಯನ್ನು) ತಿರಿಜಿ ಹಾಕಿದ ಗಂಟು : ಕಳರ 

ಜಲಿದಲಿ ಮೆಯ್ಯ ನೆತ್ತರೆ ತೊಳೆದು ಮಂರಿಮಲಕ 


(ಶೇತಂಗಾಂ- 


(ರೇವೂ. ೩3-೪೪) 


ಮುಂರಿಬಡದು . . . 


ನಾದಸ(ಕರ್ಕಾಣ: ೫೬). [ವರ 


ಪೊಸನುಡಿವರ್ಗದಲಿ 
ಬಿಗಿದನು (ಕಪಾಳ. ೨-೨೪), [ಮುರಿ 4 ಮಲಕ್ಕು] 

ಮುರಿಮಾಸೆ (ನು). ಹುರಿಮುಡಿದ ಮಸೆ; ಹೊಸೆದ ಮಾಸೆ; 
ನಿಡಿಯೊಡಲ ಮುರಿಮಾಸೆಗಳ ಕೆಂಪಡರ್ದ ಕಂಗಳ. ಹೊಳೆವ ವಾಡೆಯ 
ಪಡಿಗಡಾನವನವನಿ ಹಜ್ಜಿಗೆ ನೆಗ್ಗಲೈತಂದ (ಕುಣ್ಮಾತ್ರೋ- ೧೫-೪೪): ಸರಸ 


ತವೆ ತಡಮಾಡಬೇಡಮ್ಮ ಭರತರಾಜೇಂದ್ರನ ಮೊಗದಾ ಮುರಿಮಾಸೆ 
ಯಂತೆ ಮೋಹಿಸುತ ಬಾ ಬಾರೇಮ ಕರೆವುತ ನಗುತ ಹಾಡಿದಳು (ರರಃ. 


೦೦-೩೦). [ಮುರಿ -- ಮಿಸೆ] 
ಮುರಿವಡೆ (ಕ್ರಿ). ಹೊಸೆದುಕೊಂಡಿರು ; ಹುರಿಯಾಗಿರು ; ಮುರಿವಡೆದ 


ಮಾಸೆಗಳೆ ವತಾಳಿಯ ಮಣಿಕಿರೀಟಗಳಾ ಧರಥರದ ರತ್ನಪ್ರಭಾಬಂಧುರದ 
ಹೊರಳಿಯುಲಳಿಯಲತಿಸಿಂಗರವೆ:ಸಗೆ (ಅನುಶಾ: ೩-೨-00). [ಮ 
ಮುರಿವು. ಮುರ. ವಖರವು. ಮುದ್ದಿ, ಮ: 
(ನಾ) ೧. ಬಳುಕು; ಕೊಂಕು: ಹರಿದು 
ಮುರಿವು ಮಂಡಳಿಸಿದುದು (ಕುಣ. ೩-೩೩)- ವಿ. ಬಾಗಿರುವುದು: 
ತಿರುವು; ಬಾಗು : ಹರಿಯ ವೀಧಿಯ ಸೋಮವೀಧಿಯ ಮಂರಿವುಗಳ 
ಕೇರಿಗಳ ನೆಲೆಯುಎಷ್ಟರಿಗೆಗಳ ಹೊಂಗೆಲಸದಲ್ಲಿ ಹೊಳೆಹೊಳೆದುದಾ ನಗರ 
(ಕಣಾಂ. 06-00); ಸೋಮ ಸೂರ್ಯರ ವೀಧಿ ಕೇರಿಗಳ ಮುರಿವುಗಳ 
ವ ರಚನೆಯಿಂ ಪೊಳೆಪೊಳೆದು ಸುರಪುರಿಗೆ ಹರಸಖನ ಪುರಿಗೆ 
(ತುರಂಗ- ೦೫೨೦೪. ಹಿ, ಡೊಂಕು: ವಕ್ರತೆ: 
ಮಾತಿನ ಮುರಿವುಗಳು ಗೆಲ್ಲವಲೆ ನೀ ನೆ? ನೋಡು ಕೈಗುಣವ (ಕುನ್ಯಾರ್ರೋ- 
60-48). ೪. ನದಿ ಮೊದಲಾದ ಜಲಾಶಯಗಳಲ್ಲಿರುವ ಸುಳಿ. 
ಚಕ್ರ :ಚಕ್ರಾದಿ: ಪಟಭೇದಃ-ಈ ೨ ತೋಯೆಯ ಮಂರಿವು” (ಹಉಯು- 
660-೪೪) ; ಮೊಬಿ್‌ಮೊಬ್‌ ಘೂರ್ಮಿಸುವ ಪರಿವುಗಳ ಮುರಿವುಗಳ . . . 
ನಂ ಸೇವಿಸುವ ಭಾವಿಸುವ ಗಂಗೆಗವನಿಜೆ ಬಂದಳು (ಕಣಣ. 
೫. ಲೋಹದ ತಂತಿಯನ್ನು ಬಾಗಿಸಿ ಮಾಡಿರುವ. .ಕಿವಿ 


೦೯೨೫) « 


ಅಥವಾ ಮೂಗಿಗೆ ಹಾಕಿಕೊಳ್ಳುವ ಒಂದು ಬಗೆಯ ಒಡವೆ : 


ಉಡಿಗಂಟೆ ಮುರಿವು ಮಾಗಾರ್ಯ , . . ಆಂದುಗೆ 


ಕಡುಚಿಲ್ವಾಗಿಪ್ಟ 


ಮುರಿವು 


ಸುತನಡಂಗಿದೆ€ (6ಕಕು,8-೬೨.. ಓ- ಹಿಂಜರಿತ ; ಹಿಮ್ಮೆಟ್ಟುವಿಕೆ ; 
ಹಿಂದೆ ಸರಿಯರಿವಿಕೆ ; ಸಿಂಗದ ಮಂರಿವುಂ ಮೇಷದ ಪಿಂಗುಂ ನಯವಿದರ 
ವಿನಯಮಿಂತಿವು ಮೂಜುಂ ಭಂಗಮೆನಿಸಲೈೆ ಪಡೆಯವು (ಶಂತಕ0- ೨೬6-೪); 
ಇಂದಿನೀ ಮೋಹರದ ಮುರಿವಸದಳ ನಿಧಾನಿಸಲರಿದು (ಉುವ್ಮಾರ್ರೋ" ೪-31): 
೬. ಆವರಿಸುವಿಕೆ; ಸುತ್ತುವರಿಯುವಿಕೆ; ಆವರಣ: (೪). 
6. ಸುತ್ತಿರುವುದು ; ಸುತ್ತು; ಸುರುಳಿ ಮೊಳೆಗಳ 
ಮುರಿಷುಗಳ ನೆಣವಸೆಯ ತೊರಳೆಯ ತೊಂಗಲಿನೊಳಂದೆಸೆವ ಚಕ್ರವ 
ನೋಡಿದನು ದೈಕ್ಕಾರಿ ಕೋಪದಲಿ (ಕಷ್ಕರ ೬-೪). ೯. ಕುಗ್ಗುವಿಕೆ ; 
ಕುಸಿತ : ಇದಿರುವಂದು ನಂತ್ರವಿಳೆಗಿಳುಹಿದನು. ಮದಕರಿಯಿಂದ 
ಮುರಿವಿನ ಮುದದ ಹೊಳಿವಶ್ರುಗಳೆ ಸಂತಾಪದಲಿ ರಘುಪತಿಯ (ತೊರ. 
೨-೨-೨೪). ೧೦. (ಕಣ್ಣು) ಮುಚ್ಚಿಕೊಳ್ಳುವಿಕೆ : ತಾರಕೆಯ ಮುರಿವು 
ಗಳು ಕಂಣಿವ ಸಮಾರಣನ ಶಶಿಯೆಡೆಗೆ ರಿ. ತೋಳೆಡೆಗೊಟ್ಟ 
ಳಂಬುಜಬಂಧು ಹೊಜವಂಟ (ಕುತ್ಮಾರ್ರೋ. ೧೬-೪೫). ೧೧. (ಮನಸ್ಸಿನ) 
ಓಲುವಿಕೆ ; ಹೊರ: ಲಾಟ ; ಚಿತ್ತದ ನೆರೆಯಳ್‌ದು ನೆ 


ಮಿಸುಪ 


ಸುಪ 


ರಜನಿ 


ಲುವಿ 


ಳುದಿ! 


ವುದು ನವುದ. (ಕುನ್ಮಾಅ- ೦೫-೨೪)-| 18 
ಮುರ್ಕ : ೫. ಕಿಐಯಲಿ ಹೊನ್ನಿನ ಅಗಸೆಯ ಹೂ, ಮುರ; ತಲೆ ಮೇಗಡೆ 


ಪಾಗು (ಉರ: ೬-0): ಮುರವು, : ೫. 
ಕಿವಿಯ ಆಭರಣ” (ಊರೂ: ೩0): ಮರಿ ; ವಿ. ಮಂರಿಗಳಂ ರುರಿ 
ಗಳು ಕಳೆದಿವರು ಏರಿ ಕಂಡರು ಮೇಲಕಂ ಪರಿವ ಸುರನೆದಿಯನು (ತುರಗ: 
೨೩). "ಬಲಮುರಿ" ಪರಾ. ೩. `'ಕರಂಭರಣ ವಕ್ರತೆ ಬಲೀವರ್ಶ 
ಸಮಕಟ್ಟುಗಳೊಳಂ ಮುರಿಯಲಾ” (ಕರ್ಮಿನುಂ- ೦೦೩)- ೫. ಬಾಲನ ಕಿವಿಗೇ 
ಕಡರುಯು ಮುರಿಯಂಂಟು (ಹಟ್ಟಹ. 000). ೧೨. ಗೆರೆ; ರೇಖಿ: 
'ಮುಮ್ಮುರ್ಕಿ" ಪರಾ. ೧೩. ಧಾರೆ: ಹೊನಲು: ಬಿಂಜವೆಟ್ಟಿನಿಬ 
ತರ್ಪ ಶೋಣಾನದದೆರಡುಂ ಪೊಸ 'ರೊಂದು ಪತ್ತಿನಶ್ತಣೆಂ ಕವಲ್ವ 
ರಿವ ನೆತ್ತರ ಮುರಿಯುಂ . , . ಮಂ (ರನೂಕ್ಕ: ೬೬-೦೪). 
೧೪. ಕೈಗೆ ತೊಡುವ ಒಂದು ಬಗೆಯ ಆಭರಣ : 
ಮಣಿಮಯದುಡಿದಾರ ಬೆರಳುಗುರ ಗೆಡ್ಜೆ 
ರಾಜೇಂದ್ರನಾತ್ಮಜಗೆ (668. 38-38). `ಮುಂಗೈಮುರಾರಿ' ಪರಾ. 
೧೫. ಕಬ್ಬಿನ ಗಾಣದಲ್ಲಿ ಯಂತ್ರಕ್ಕೆ ಅಳವಡಿಸುವ ಕಬ್ಬಿಣದ ಬ 

ಯಾಕಾರದ ಒಂದು ಬಗೆಯ ಸಾಧನ: (೪. ೧೬. ಎತ್ತು. 
ಕುದುರೆ ಮೊದಲಾದುವುಗಳ ತಡಿಯ ಬುಡದಲ್ಲಿ ಹಾಕುವ ಉಣ್ಣೆ 
ಅಥವಾ ತುಪ್ಪಳಿನ ಮೆತ್ತೆ : (6). ೧೭, ಮಲ್ಲಯುದ್ಧದ ಒಂದು 
ಪಟ್ಟು, -ವರಸೆ : ಧರಂ 


ಹಸ್ತದ ಮುರಿ 


ಘಃ ಸಾಮಾನ್ಯರಲ್ಲಿ 
ರೆವದಿರು ಲವಣಿ ಲಂಗು ಮುರಿ ಮೊದಲ ಬಗೆಯಿಂದ ಹೆಣಗುತ್ತಿರ್ದರು 
(ೀಕ್ಕಫ್ರಿ- ೨-೦೨-೪೦): ಮುರು, : ೫. ರು... . ಕಿವಿಯೋಲೆ. | 36 
ಕರ್ಣಾಭರಣ'' (ಕಸ್ಟೂಕೋ- ೭೩೩): ಮುರುವು ; ೨. ಮೂಡಲ ವಿಲ್ಲ 
ಹಳ್ಳದ ಮುರುವಿನ( ನೈರಾತ್ಯದ ಕೋಣೊಳ ನಟ್ಟ ಕಲ್‌ (ಮುಂಕಾ-. ೫: 
೨೫೬-೫೭; 395) ; ಸೆಬ್ಬಯಲ ಮುರುವಿನ ಇಂಗೆಸಜಿ ನಟ್ಟ ಕಲಿಂದ 
ಬಡಗ (ಎಳ: ೫1: . ೪೨-೪0"; 1209). ೪. ಒಂದರ ತರುವಾಯ 
ಒಂದೆರಂತೆ ಮೂರುವರ್ಷ ನದಿಯು ಮಣಿದು ಮುರುವಾಗಿದ್ದ ಮೆಟ್ಟಿನಲ್ಲಿ | 40 


ಮಾನಗಳು ತೀರ ಕಡಮೆ ಬಂದವು (ಇಶ್ಶಕ. ೪೦). ೫- ಮಲೆಮ 
ಬಾವುಲಿಗಳಲ್ಲಾಡುವಂತೆ (83199- 3೦೬-0೪): ೧೩, ಹರಿದು ೮ 
«ಎ ಕಟಕದ ಗಜಬಜವನಲ್ಲಲ್ಲಿ ಮಾಣಿಸುತ ನೆರವಿ ನಗೆಗೆಡೆಯಾಗೆ 
ನಲಿ ಪಾಳೆಯವ ಹೊಕ್ಕರು (ಕುನ್ಮಾಕ್ರೋ. 6-6); 
ಮುರುವಿನೋಳ್‌ ಹುರಿಕಟಿಸಿ ಬೊಬ್ಬಿರಿದು 
ವನರ್ಮಲೆತರು (ತುರಂಗ. ೫೭-೩೫). [ಮುರಿ + - ವು] 


ತಿರುವಿನೋಳ್‌ 


೭೨೮೪ 


ಮುರುಂಟು, 


ಮುರಿಫೋಗು (ಕ್ರಿ). ಪಕ್ರತೆಯನ್ನು ಹೊಂದು : ಬಾಗುವಿಕೆಯನ್ನು 
ಪಡೆ : ಹೊಗೆ ಮರುತನಿಂದ ಮುರಿವೋಗಿ ಬನದೆಡೆಗೆ ತೆರಳಿ ಬರ್ಪ 
ವಿಧಿಗಳ ಪರಿಪೂತವೆಂದೆನಿಸಿ ಸಂದುದೆಂದು (ಏ04- 0-1೩). 

[ಮುರಿ 4 ಪೋಗ್ಕು (ಆಪೋ) 

ಮುರಿಸು, " ಮುಟೌಯಿಸು' ನೋ- 

ಮುರಿಸ್ಕು (ನಾ). ವಕ್ರ ; ಡೊಂಕು : ಅಡ್ಡಾದಿಡ್ಡಿ : ಆ ಬೊಕ್ಕಸಿಂಗನ 

- ಪೆಗಲ್ವಿಡಿದು ನಡುಬೆನ್ನೆಂ 
ಬರಂ ಮುರಿಸಾದ ಮಸೆದೋರಲಾಗಳಾ ಗಾಯವಮಂಂ ಸೈರಿಸಿ (ಕಳಕ್ಕ- ೨-6) - 

[ಮುಕ್ಕಿ . ಸ್ಸು] 

ಮುರಿಹ (ನಾ). ತಿರುಚುವಿಕೆ ; ನುಲಿತ: ಮೊಲನುತೆ ಬಡಿಹಕ್ಕೆ ವಂದು 

ಮುಡಿಯಂತೆ ಮುರಿಹಕ್ಕೆ ವಂದನ (ಇರ್ಪಾಮ್ಮ. ೩-೬೭). 


ಕ್ರೂರಾಸಿವಿಫಾಶಿಯಿಂ ಸದಾಶಿವನಾಯಕಂ , - 


[ಮುರಿ + -ಇಷ್ಮ (ಆ-ಪ್ಯ)) 


ಮುರಿಹು ` ಮುರಿಪ್ರು ` ನೋ. 
ಮುರು, ` ಮುರಿವು ` ನೋ. 


ಮುರ್ಕು " ಮುರುವು ' ನೋ. 

ಮುರುಂಗಿ (ನಾ)- ಒಂದು ಬಗೆಯ ಸಸ್ಯ : ನುಗ್ಗೆ : 
ಮುಂರುಂಗಿ, ಸಿಗುಡಿತೆ- ಕಾಡನುಗ್ಗಿ” (೬30. ೫). [ಸಂ. ಮುರುಂಗೀ] 
ಮುರುಂಟಿಸು, ಮುರುಟಿಸು, (ಕ್ರಿ.) ೧-೬೪. ಭಯ ಮುಂತಾದುವು 
ಗಳಿಂದ) ಕುಗ್ಗಿಸು; ಮುದುಡುವಂತೆ ಮಾಡು; ಮುದುರಿಸು : 
ಉಚ ಹಿಮಂ ನೆನೆವ ಮನವ ಮುರುಂಟಿಪ್ಪದಯ್ಯೊ (mis: 9-028 
ಕಗಳ) ; ಚಿತ್ತದೊಳಾಕುಳೆ ಸುಯ್ದು ಸುಬ್ಲುನಿಂ ತನ್ನ ಕೆರಾಗ್ರಪೊಕಜ 
ಮನೆಯ್ತೆ ಮುರುಂಟಿಸುತಿರ್ಪೆಳಾವಗಂ (ಜಾರಫು: ೩-೬): ಮುರುಟಿಸ್ಸು : 
ಗೆ. ಮುತ್ತಿ ಸೆರೆತಿಹ ಜೀವಜಾಳರಿಗೆತ್ತಿ ಕಾಮಗ್ರಹವಿಕಾರತೆ ಮುತ್ತಿ 
ಮುರುಟಿಸುತಿರ್ದುದೇನೆಂದೆಂಬೆನಚ್ಚರಿಯ (ಶ್ರಕು- ೩-0) ; ಕೈಮಾರಿ 
ಹೊತ್ತು ಹೊಗಳಿ, ಮಾರದವರನ್ನು ಮುರುಟಿಸಿ ಮುಕ್ಕುವುದು 
ಚಳಿಗಾಲಪುರುಷನ ವಿಶಿಷ್ಟವಾದ ರಾಜನೀತಿ (೨659. ೨೦): ೨. ತಿರುಚು: 
ಸ್ಹಿಮಾಡು: “ಎಷ್ಟು ದಿನ ಬೀಗೆ ಬ್ರಹ್ಮಚಾರಿ ಕೊರಡಾಗಿರು. 
ತಾನಂತೆ ಅವನು” ಎಂದು ಮುಖ ಮುರುಟಿಸಿ ಹೇಳುವುದನ್ನು ಕೇಳಿ 

(ಸ್ಮಶ್ಯತೊ- ೨೩೦). [ಮುರುಂಟ್ಮು 4- -- ಇಸು] 
ಮುರುಂಟ್ಕು. ಮುರುಟ್ಮು. ಮುರುಡ್ಕು (ಕ್ರಿ). ೧. (ಎಲೆ. ಬಳ್ಳಿ 
ಮುಂತಾದುವು ಸುರುಟಿಕೊಳ್ಳು : ನಾಲ್ಕ ಆೊಳ್ಳೈದಲ 
ಗದೊಳಗುರ್ವು ಘರ್ಮಂ ಪಿಮದಿಂದಾಗಳಿ ಮಂರುಂಟುವರ್‌ 
ಗದೊಳುಬುದವಲೋನ್ನವೇಟುಂ ನರಕಂ (ಫಿ: ೩-೮3) ; 
ಗೆಂಟಾಗಿ ವಿಕಾಸಕ್ಕೆ ಮುರುಂಟಿದ ಮಕ್ಲಿಗೆಯನಲರಿಪಂತೆ ವಸಂತಂ . . - 
ಪೊಕ್ಯಂ (6ನೇ- ೪-೦೮): ೨. ಸೊಟ್ಟಾಗು; ಡೊಂಕಾಗು ; 
ಪಕ್ರಗೊಳ್ಳು : ತಾಂ ತೊನ್ನನಾಗಿ ಮುರುಂಟಿದ ಕೈಯುಂ ಕಾಲುಂ. 
ಬೆರಸು... ಲೋಗರ ಮನೆಗಳೊಳ್‌ ಭೈಕ್ಷೆಮಂ ಬೇಡಿ (ವಸ್ಮಾರಾ- ೦೨3-3೨); 
ಉಂಬರಕುಷ್ಟಂ ಮೂಡಿದೊಡಿಂಬಬೀಯೆ ಮುರುಂಟಿ ಬಾತು ಕೀತೊದೆ 
(ಐಾಹಕಿ- ೧೩-೩೪). ೩. ಕುಗ್ಗು ; ಮುದುಡು : ನೆನೆದೊಡೆ ಮನಂ 
ಮುರುಂಟುವ ಸೀತಳೆದ ನಡುವೆ ತನು ಕರಗಿ ಕೋಡಿಸುವ ಬಹಳ ಶೀತದ 
ನಡುವೆ ಕೊಲುವ 'ಹಿಮವಾತಂಗೆ ಶಿಶಿರೋಪಚಾರದದು (ರಕ: ಜ. 
೧೬೪-೨೫) ; ಮಿಥ್ಯಾವೇದಿಪೇಟಕರ* ದಂತಿಸಂತಾನದಂತೆ ಮುರುಂಟಿಯುಂ 
(ಅನಂಪು- 6೪-೪೭ ನ). ಮಂರುಟ್ಟು : ೧. ಹರಿದ ಗಾಳಿಂಗೆಸಳು ಮುರುಟಿದ 
ಕೊನೆ ಮುಜಃದ ನೆಟ್‌ ಮುತ್ತದಿಂ ತೊಳದು , . . ಸೊಂಪಿನ ಬಿಲ್ವಪತ್ರೆ 
ಯನಾಗ ಕೊಯಿತಂದು (8ಸಫ- 06-40); ವೃಕ್ಷಗಳು ಯಲೆ. ಮುರುಟಿದವು 
೨. ಕುಲ ಣ್ಣೊಲ್‌ವಾಯರ್‌ ಹಪ್ಪಳ 


ಮೇ: 


(ಕುಕ- ೧೦೩-೧೦).- 


ಮುರುಂಟ್ಕು 


ಮೂಗ ನಟಿದ ಕಿವಿ (ಯಕೋತ-3-೩೮) 5 ಪಿರಿದಪ್ಪ ನೀರಡಿಕೆದಿ: 
ರಸವನು . - . ಪಾನವ ಮಾಡುವೆನೆಂದೆನ್ನ ಕರವ ನೀಡುವ ಸಮಯದೊಳು 
ಇದಜಿಕೊಳು. ಮುರುಟಿದವೆನ್ನೀ ಹಸ್ತಗಳು (ಫೀಬಸು: ೦೦-3೨೫) 5 


ಮುರುಟಿದವು ರಸ ಸೋಂಕೆ ತನ್ನಯ ಕರಚರಣ (ಗಳ್ಳಣ- ೦೭-೬೫)- 
೩. ಅರಗು ತಿಂದು ಕರಗುವ ದೈವವ ಉರಿಯ ಕಂಡರೆ ಮುರುಟುವ] $ 
ದೈವವನೆಂತು ಸರಿಯೆಂಬೆನಯ್ಯಾ (ಬಸನ. ೫೩೮) ; ಒಮ್ಮೆ ಊಟ ಮುಗಿದು. 
ಬಿಟ್ಟತೆಂದರೆ ತಾಯಿ ಹಾಸಿಕೊಟ್ಟ ಚಾಪೆಯಲ್ಲಿ ಮುರುಟಿ ಬಿದ್ದುಕೊಳ್ಳುತ್ತಿದ್ದೆ 
(ಮುಂಗಾಮು- ೬೮): ೪. ಸುಕ್ಕಾಗಿರು : ನೆರಿಗೆಗಿಂದ ಕೂಡಿರು : 
ಕೊಂಕಿದ ಕೋಡಿನ ಮುರುಟಿದ ಮಂಸುಡಿನ ಹಳ್ಳದ ಮೂಗಿನ . . 
ಮೃಗವಿದಿಗೋ (ಕಾನ. ೫೩೭)- ೫. ಕೀಳು; ಚಿವುಟು; ಕೊಯ್ಯು : 10 
ಮೊಳೆಯಲ್ಲಿ ಮುರುಟ.ವುದನದಂ ಬಲಿದ ಬಳಿಕ ಮುರುಟಲ್ಬಹುದೆ (ಸನ್ನುಳಾ 
೨-19):ಮುರುಟಿದೆಯಲಾ ನೀನೆ ಮಳ್ಳಿ ನೀನೆ ಬೆಳೆದ ಬಯಕೆ ಬಳ್ಳಿ! (ಅಶಿ. 
18-೧6) ಮುರುಡ್ಗು : ೩. ತವರುಮನೆಯ ವಿಚಾರದಿಂದ ಅವಳ ಮನಸ್ಸು 
ಭಾರವಾಗಿತ್ತು. ಮನಸ್ಸು ಮುರುಡಿ ಕೊಂಡಿತೆತ್ತಿ (ರತಂ. ೦೬೦- 
ಮುರುಟಿಕೊಳ್ಳು - ಮುದುಡಿಕೊಳ್ಳು ; ಸುರುಟಿಕೊಳ್ಳು : 
ಯಶೋದೆ . . . ಮಲಗಿದಲ್ಲೆ ಮುರುಟಿಕೊಂಡಳೆ (ಐಾತ್ಮಲ್ಮ. 0) 
ಚೇರಟಿಹುಳ್ಳು ಕಂಡಿದ್ದೀಯಲ್ಲ, ಅದನ್ನು ಮುಟ್ಟಿದರೆ... 
ಮುರುಟಿಕೊಂಡು ಮಲಗಿ ಬಿಡುತ್ತದೆ. (ಶೂಕಕ್ಕ. ೬೦) 

[ದೇ.8 ಮಲ. ಮುರಟು ; ತುಳು. ಮುರುಂಟು] 
ಮುದುಂಟ್ಕು, ಮುರುಟ್ಕು (ಕ್ರಿ). ೧. ಬೆಂಕಿಯನ್ನು ಹೊತ್ತಿಸು; 
ಉರಿಯುವಂತೆ ಮಾಡು: “ಮುರುಂಟು -. ದಹನಕರಣೇ 
(ಕಮರ) ೨. ಸೀಯು ; ಕರಿಕಾಗು: ದೇಹದ ದಾಹ 
ದೇಟಿಕ್ಸಿಗಾಚಾಪಳನೇತ್ರೆ, ಸುಯ್ಕೆ ಮುಖಸೌರಭಸೇವೆಗಡುರ್ತು ಸಾರ್ದ 
ಭೈಂಗೀಪಟಳೆಂಗಳಾಕ್ಷಣಮರಲ್ಲುವೆ೨ಂಕ  ಮುರುಂಟೆ ಧಾತ್ರಿಯೊಳೂ 
(ಕುಸುಮಾ ೦೩-೪೯); ಬೆಳಗಾಗಲೊಡಂ ಮುರುಂಟೆ ಬಿರ್ದಿರ್ದಾಲುಂ 
ಪೆಣಂಗಳಂ ಕಂಡು (ಕುಪಾನೇ: ೯-8೬); ಸಪ್ರಜಡಧಿಗಳ್‌ ತಕಪಕನೆ 
ಬದಿದುಕ್ಕೆ ಬತ್ತುತಿರ್ದುವು ಕೆಳಗೆ ಫಣಿ ೭ರಿಗಳ ಹೆಡಿಗಳುಂ ಕೈಕುಲ್ಲಳುಂ 
ಮುರುಂಟುತ್ತಿರ್ದುದ್ರೆ (ಕೆಂಪು. ೪೬-೨3). ೩. ಬಾಡು; ಒಣಗು; 
ಬತ್ತು: ಕುಡಿ ಮಂಜ್‌ದಿರ್ದೊಡಂ ಕೊನೆ ಮುರುಂಟಿದೊಡಂ ನಲ್ಕುಕಿ 
ರ್ದೊಡಂ ಬೆಳರ್ತೊಡ ಮೊಣಗಿರ್ದೊಡಂ ಸರುಜಮಾ ದ್ರುಮಮೆಂದಜ್‌ 
೬ ೬೬ ಕರಿಯ ಮಣ್ಣುಮನೊಟ್ಟುಗೆ ಬಾಟ್ಗುಮಾ ಮರಂ(ರೋಕೋಕ- ೬-೦೬); 
ಪುಷ್ಪ ಬಾಣನಿಸೆ ನಾಂಟಿ ಮುರುಂಟದ ಪೂವೆ ಪುಳ್ಳಿಯಾಗಿರೆ ಮನಮೆಯ್ದೆ 
ಬೆಂದಪ್ಪದದಿಲ್ಲದೊಡೆಲ್ಲಿಗುದಂಗಜುರಳಂ (6ನ, 5-003) ; ನಾರಿಯನೆಚ್ಸೆ 
ನಾದೊಡಲರಂಬು ಮಂರುಂಟುಗುಮೆಂದು ಮನ್ಮಥಂ ದೂರದೆ. ಇಳಿರ್ಪನೋ 
(ನಳಸಂ. ಮುರುಟ್ಯು: ೨. ಕಿಚ್ಚಂ ಪ್ರೊಕ್ಕಲಿ ವ 
ಸಾವರ್ಮೂಢರ"್‌ (ಸಮನ ಅಶುಳಂರ, 3. ೧೨-೨೭) ; ಶರಹರಕೆಗೊಂಬುದೆ 
ತರಣಿಕಿರಣಸ್ಟುರಣೆಯಲಿ ಮಜಕಿಮಾಡದೆನು ಗೆ ಪಕ್ಷಗಳ ಮುರುಟಿ 
[ಕಾಕಾಂ, ಡಿ]ದವೆ ತನ್ನುಭಯಪಾರ್ಶ್ವದ ನಿರಕಿಶಯಪಕ್ಷಗಳು (446ರ. 
೪-00-೦೯). ೩, ಉಷ್ಣಕರ- 
ಮುರುಟಿದುವೆನೆ. ಮುಗಿದುವುತ್ತ 


ಸುಃ ನ 


೦೯೭). 


(೪:೮6. ೩-೮ 
ಹೊತ್ತೆನ್ನ ಕಂಲದ್ದ ಕುಡಿ ಮುರುಟಿತು (558- 0೨೦). ೪. ಇಲ್ಲವ: 
ನಾಶಹೊಂದು ; ಹಾಳಾಗು: ಒಂದು ನುಡಿಯುಂ ತಲೆದೋಲದೆ: 
ಚಿತ್ತದುತ್ಸವಂ ವಬರುಟಿತು (0ಂಕು- ೩-೩೭) ; ಯಂಕುತಿ ಮಸುಳಿಸದ 
ಗುಣಕೆಡದ ಸತ್ಯಾವರಣ ಮುರುಟದಿಹ 
ಅಚ್ಚಳಿಯದ ಆಪ್ರೆ 
(ಉಶಸ. 90). 


'ನವಿತರಣ (೩80. ೪-೫೦); 
ಕ್ಯೇನಾಯಿತು ? ಅದು ಹಾಗೆಯೇ ಮುರುಟಿತೆ ? | 45 


೭೨೮೫ 


ಮುರುಗಿನ ಮರೆ 


ಮುರುಟಿಹೋಗು ೧. ಬಾಡು ; ಬತ್ತು : ಒಣಗು. ಅವಳ 
ಆಸೆಯ ಕುಡಿ ಮುರುಟಿಹೋಗಿತ್ತ (ಫಾಗಳಾ- ೬೯) ; ಅವರೆ ಬಿದೆಯ ಅಶೆ 
ಆಕಾಂಕ್ಷೆಗಳು ಮರದಿಂದ ಕಿತ್ತು ಬಿಸಿಲಿಗೆ ಎಸೆದ ಮಾಂದಳರುಗಳಂತೆ 
ಅರೆಕ್ಷಣದಲ್ಲಿ ಮುರುಟಿಹೊಗುತ್ತಿದ್ದುವೆ (ಕೂರುವು- ೦೯). ಪಿ: 
ನಾಶವಾಗು; ಹಾಳಾಗು; ಈ ಹಾಳುಊರಿನಲ್ಲಿ ಮುರುಟಿ ಹೋಗ ಬಾರದೆ 
ಇವನ ಪ್ರತಿಭೆ (ಉುೂರುಣ, ೦೩6)- [ದೇ.॥ ತಮಿ. ಮಲ್ಲ ಮೂಟ್ಟು] 
ಮುರುಕ, 'ಮುಜುಕ್ಕ ` 


ಮುರುಕ, ` ಮುಚಿಕ್ಕು 

ಮುರುಕಲು, ಮುರಕಲು (ನಾ). ೧. ಮುರಿದುದು : ಚೂರು : 
ತುಂಡು ಪೊಟ್ಟಣದಲಿದ್ದ - ಲಿಯೆಲ್ಲ ಮುರುಕಲಾಗಿಬಿಟ್ಟಿವೆ 
(639)- (ಗು). ೨. ಮುರಿದ: ಭಗ್ಗೆವಾದ ; ಅದರಲ್ಲಿ ಇದ್ದು 


ದೆಂದರೆ ಫಲಕೊಡುವಂತಹ ಹತ್ತೇಟು ತೆಂಗಿನ ಮರಗಳು ; ಮತ್ತೊಂದು 
ಮುರುಕಲು ಗುಡಿಸಲು (ರುಣ. ೨೦೩); ಮೊದಲು ಮೊದಲು ಮುರುಕಲು 
ಮಂಟಪದಿತ್ತು (ಹುಟ್ಳತ- ೩9). ಮುರಕಲು ; ಆ ಮುರ£ಲು ಮನೆಗೆ 


ತೇಪೆಹಾಕಿದರೆ ಎ: 


ಪ್ರಯೋಜನ ? (ಯೋರಪ್ಪು, 36). 


ಕ್ಕು (ಎವ 
ಮುರುಕಳಿ, ಮುರಕಳಿ (ನಾ 


+ ಆಲು (ಆ ಆಲ್ಟ್‌) ] 

ಪರಿಯ ಸ್ಥಿತಿ; ಭಗ್ನಾವಸ್ಥೆ t 

ಚಪ್ಪರದ ಹಲಭಾಗವು ಮ:ರುಕಳಿಗೆ ಬಂದಿತ್ತು (9೦ಕೆ. ೨6) - ಮುರಕಳಿ; 
ಹಾಳಾಗಿದ್ದ ಉ: ಗಳೂ, 2ರಕಳಿಗೆ ಬಂದಿದ್ದೆ. ಕೃತಕಾದ್ರಿಗಳೂ 
, ೬ ೬ ದುಃಖದಾಯಕವಾಗಿ ನಾಯಕನ ಮೈಯಲ್ಲಿ ನಡುಗನ್ನು ಹುಟ್ಟಿಸಲು 
(ಕುವ, 3)- "ಸವಕಳಿ' ಹೋ. [ ಇ ಮುರುಕಲು ] 

ಮುರುಕಾಟ (ನಾ)- ಬಿಂಕ: ಬಿನ್ನಾಣ: ಆಟ ಮುಗಿಯಿತು, ಗಂಗೆಯ 
ಮುರುಕಾಟ ಮುಗಿಯಲಿಲ್ಲ (ಸುನಸಂ- ೬೨), 


[ ಮಂರುಕ್ಕು ( ಆ ಮುಜುಕ್ಯು) 4 ಆಟ] 
ಮುರುಕಿಲು ' ಮುಜಿಂಕಿಲ್ಮ್‌' ನೋ. 
ಮುರುಕು, ` ಮುಜುಕ್ಕು ` ನೋ, 
ಮುರುಕ್ಕು ` ಮುಜುಕ್ಕು ' ನೋ. 
ಮುರುಕ್ಕು ಮುಜ್ಜಕು ` ನೋ. 
ಮುರುಕುನುಡಿ (ನಾ). ಒಯ್ಯಾರದ ಮಾತು; ಬಿಂಕದ ನುಡಿ : 
ಮುರುಕುನುಡಿ . . . ಟವುಳಿನುಡಗಳಿು ಪುರುಷರನು ಬೆಗಡುಗೊಳಿಸುವ 
ಬನ್ನಣೆಯ ನುಡಿಯೆ ಭಾವೆಯರು ಬರುತಿರ್ದರು (ನನರೋ, ತಿಳೆ- ರಿ) 
[ ಮುರುಕ್ಕು ( ಎ ಮುಚುಕ್ಕು)  ನುಡ್ಮಿ } 
ಮುರುಕೆ ` ಮುರಿಕ್ಕಿ' ನೋ. & 
ಬರುಗ್ಯ ಮುರುಘ (ನಾ). ೧. ಒಬ್ಬ ದೇವತೆಯ ಹೆಸರು; 
 ಷಣ್ಣುಖದೇವ `' (5ರ). ಮುರುಘ; ೨. 
ಅರುವತ್ತುಮೂವರು ಪುರುತನರಲ್ಲಿ ಒಬ್ಬನ ಹೆಸರು ; "“ಮುರುಘ- 
ಷಣ್ಮುಖಸ್ವಾಮಿ, ಅರ: ರಲ್ಲಿ ಿ ಶರಣ” (ವೀಕ್ಕೆಶಾ- ೨೪-೪), 
[ ದೇ.॥ ತವ: ಮಲ. ಮುರುಗನ್‌] 
ಮುರುಗಕಾಯಿ ` ಮು। 
ುರುಗಡೆ " ಮುರಗಡೆ ' ನೋ. 
ಮುರುಗಿಕಾಯಿ ' ಮುರ್ಗಿಕಾಯಿ ` ನೋ. 
ಮುರುಗಿನ ಮರ. ಮುರಿಗಿನಮರ (ನಾ)- 


FAS SA 
ಸುಬ್ರಹ್ಮಣ್ಯ ; 


ನದು ಬಗೆಯ ಮರ" 


ನ ಮುಷ್ಕರಃ - ಮುರುಗಿನ ಮರೆ” (೬೩೦. 0೨೬).  ಮುರಿಗಿನಮರ : 
(149. ೦೩೫)- 
ರುಗ್ಳು 2. ಮರ್ಮ, / ತಮಿ. ಮುರುಜ್ಕೈ ಎ ನುಗ್ಗೆಮರ. 


ಮುರುಂಗೀ = 


| ಸಂ. 


ನುಗೆ ] 


ುರುಗುಟ್ಟು 


ಮುರುಗುಟ್ಟು (ಕ್ರಿ). ಮುರಮುರ ಎಂದು ಶಬ್ದಮಾಡು : ಕೈಯಲ್ಲಿ 
ಕಾಗದ ಮುರುಗುಟ್ಟಿತು (ನರನ: ೪4). [ ಎಮುರಮುರ 4 ಕುಟ್ಟು] 
ಮುರುಗೆ (ನಾ). (?) : ಮತ್ತೆ ನೋಡಿದ ಜೈನದಳಿಕಿದಿರೆತ್ತಿ ವ ರುಗೆಯ 


ಸಿತ್ತಿ ನೇವರಿಸುತ್ತ ಸುರಗಿಯ ಕಿತ್ತು ಹೊಕ್ಕನು ವೀರಬೊಬ್ಬೆಯಲಿ (ಕರಂ. 
೫೩೭-೦೮) . [?] 

ಮುರುಘ ` ಮುರುಗ ' ನೋ, 

ಮುರುಚು ' ಮುರಿಚು' ನೋ- 

ಮುರುಜ, ಮುರುಜೆ (ನಾ). ಒಂದು ಬಗೆಯ ವಾದ್ಯ ; ಮುರಜ ; 
ಧುರಕೆ ನಿಲೆ ಮಂರಂಜ ಡಿಂಡಿಮು ಪಟಹ . . . ಮೃದಂಗ! 2 ಮೊರೆದವು. 


(ತುರಂಗ. ೫೬-೪೭) ;. ಧರೆಯ ನೈಪರುರಾದಡೆಯುಮಾ. ಮುರುಂಜವನು 
ಭಂಜಿಸಿಯು 


ಮುರುಜೆ 


ಸಿ ತರುಣಿದುಣಿಯನು ಗೆಲ್ವಾಡು (ನಾಗ ೨3-90) 

ಬಿಡದೆ ನಿಂದಿಪ ದುರ್ಜನನ ಬಾಯಿಗೆ ತುತ್ವನೊಡವಿತ್ತೂ 
ನುತಿಸಿಕೊಂಬಂತೆ ಕಡುಹೀನರವಗೆಯ್ವ ಮನರುಜಿಗನ್ನವನಿಟ್ಟು ನುಡಿಸಿದ 
ಕುಶಲದಿಂದವನು (1ನಂಸಾ: ೯-೮)... ' ಮುರವ್ಯ' ಪರಾ. 

[ ಆಸಂ, ಮುರಜ] 

ಮುರುಜೆ "ಮುರುಜ” ನೋ. 

ಮುರುಟಿಸ್ಕು ' ಮುರುಂಟಿಸು' ನೋ- 

ಮುರುಟಸ್ಕು (ಕ್ರಿ). ೧. ಚಿವುಟು ; ಕೀಳು ; ಕತ್ತರಿಸು ; ಮೊಳೆಯಲೇ 
ಮುರುಟಿ[2೫ಂ- ಡಿ]ಸಲು ಬೇಹುದು ಬಲಿದ ಬಳಿಕದು ನಿನ್ನ ಪಪಣೇ 

೨. ಇಲ್ಲವಾಗಿಸು; ನಿರ್ನಾಮಮಾಡು : ನಾಶ 

೨ಳೆಯಗುಡದೆ ನಗಹಿತರಾದವರನು  ಮೊಳೆಯೊಳೆ- 
ಂರುಟೆಸಬೇಕು. (ನೋತಕ- 00-03) ; ನಾನಂ ಕೊನರಿದ ಆಸೆ: ಈ 
ಅಲ್ಲಿಗೇ ಮುರುಟಿಸಿಕೊಂಡು ಡ್ರಾಯಿಂಗರೂಮಿನಿಂದ ಹೊರಗಾದೆ (ಕುಸಳೂ- 
೬೬) - [ ಮುರುಟ್ಮು (< ಮುರುಂಟು, ) 4 - ಇಸ್ಕು ] 

ಮುರುಟು, ' ಮುರುಂಟ್ಕು' ನೋ. 

ಮುರುಟ್ಯು "ಮುರುಂಟ್ಕು' ನೋ. 

ಮುರುಟ್ಕು: ವಖುರಡು, ಮುರುಡ್ಕು (ನಾ). ೧. ತಿರುಚಿಕೊಂಡಿರು 
ವುದು; ಡೊಂಕಾದುದು ; ಸೊಟ್ಟಗಿರುವುದು : " ಮುರುಟು 
ಗಟ್ಟು " ಪರಾ: ೨. ಮುದುಡೆಯಾದುದು : ಮುದ್ದೆ : (0: 
೩. ಮೂಲೆ: ವುಮನಮದ್ರೆ ತಿದ್ದಿಯಿರುವ ಮುರುಟ ಹ; 
(ಬಕ, XIV, ಮೈಸೂರು. ೦೧೩-೩೬೨ ; ಇದಕ್ಕೆ 
ಮುರುಟೀ ಮೂಡವತ್ತಿನಲ್ಲಿ ಈಶಾನ್ಯ ಮುಖವಾನೆ ೧ (ಕ, 
ರರು: 83-84೬ 7 1748-) (ಗು). ೪. ಡೊಂಕಾಗಿರುವ ; ಸೊಟ್ಟ 
ಗಿರುವ ; ವಕ್ರವಾದ : ಛಂದೋಲಂಕಾರಲಕ್ಷಣಗಳೆ ಕುಂದ ನೋಡ! 


ವಾಯವ್ಯನ 


674) ; 


ಪುಣ್ಯಕಥೆಯ ಒಂದನೆ ನೋಡಿ ಮುರು! ದೋ 
ವೆಂತಂತೆ ಆ ಕಥೆಯನು ಪೇಳ್ದರಾರೆನೆ (ಕಾಂತೀತ: 0-03). ಮುರಡು ; 


೫. ಕೀಳಾದ : ಕ್ಷುದ್ರವಾದ 
ಮರಿಧಿಯಲ್ಲಿ ಮಗ್ನರಾಗಿ ತಾರರು ಮನಸಿಗೆ ಮಂರಡುದೇವತೆಗಳ ಸಾರ 
ಹೃದಯರು ನಿಂದಿಹರು (0೧. ೬೬-3)- ಮು! 
ಡಾದೊಡೆ ಮಲ 
(ಹುಕೋಕ- ೨-೨೨) ; ಒಳನೋಟ ಕುರುಡು ಕೈಕಾಲು ಮ 
ಲಿರುವ ತವುಡು (ಕಠ್ರಕಾ, 4-0). ಓ. ಬಾಗಿರುವ ಭಾಗ ; ಪಂ 
ಬಟ್ಟಲೊಳ್‌ ಶಂಖದ ಮುರುಡನಿಬ*ಪಿವಂತೆ ತಾವರೆಯೆಲೆಯೊಳಿಪೆ 
ಮಿಡುಕದೆ ಕುಳ್ಳಿರ್ಪ ತರುಣಮರಾಳಂಗಳ್‌ (ಉನ. ೬-೭೪ ವ); 
ಶರಧಿಯ ನೊರೆಯಂ ಶಂಖದ ಮುರುಡಂ ಪೊಸ ಚಲ್ಲಗೊಟ್ಟೆಯಂ ಮಣಿ 
ಶಿಲೆಯಂ ಪರಿಯಾಗಿರೆ ಮಧುವೀದಿಡೆ ಪರಿಹರಿಕುಂ ಕಣ್ಣ ಪೂಗಳುತರ್ಕ್ಕಣದಿಂ 


ಬಾರಿಗೆ ನಿಮ್ಮ್ಮ ಹೇರೈಸಿ ಆನಂದ 
೬ 0 


೭೨೮೬ 


pT 


2 


40 


ಮುರುಡಸೆ 


(ಗೋಪೈವ್ಯ- ೨೦-೩೨)- 
ಸೋಂಕಿದ ಮಾತ್ರದಿ ಮುರುಡೆಲ್ಲ 


ತಿರುಜ್ಲಾ ನಸಂಬಂಧಿ 
ಗಿ ನಿಂದಿರಲು (ಸೌಂರತು- 


03-86). 
ಮುರುಟುಕೂದಲು (ನಾ). ವಕ್ರವಾಗಿರುವ ಕೂದಲು ; ಡೊಂಕು 
ಡೊಂಕಾಗಿ ಬೆಳೆದಿರುವ ಕೂದಲು: ಅಳಿಕುಂತಳೆಂದ ಮುರುಟು 
ಕೂದಲಾ ಬಲುಸಿಂಹನಡುವೆಂದ ಮೊಸರೆಂತ ನಡುವನು (5ಣರ. ೩6-0). 
[ಮುರುಟ್ಮು (< ಮುರೇಟ್ಟು) 4- ಕೂದಲು ( ಎ ಕೂಂದಲ್‌)] 
ಮುರುಟುಗಟ್ಟು (ಕ್ರಿ). ಡೊಂಕಾಗು ; ಸೊಟ್ಟಾಗು : ಮುಡುಬರಾ 
ದರ್ಕೆಲರು ಕೈಕಾಲ್ಮುರುಟುಗಟ್ಟಿ ಗುಡುಗುರಿಸೆ ಕೆಲರು (ತು. ೫-8-೩೯) 
[ ಮುರುಟ್ಕು 4 ಕಟ್ಟು, 1 

ಮುರುಟುಗೈ (ನಾ). ವಕ್ರವಾಗಿರುವ ಕೈ; ಸೊಟ್ಟಿಗಿರುವ ಕೈ: 
ಮುರುಟುಗೈ[ಜಕಾಂ- ಕೆಯ್‌]ದೋಟ್‌ಗಳ ಕಲನ ಏಳರೆದೊಂದೆಸೆಯ 


ವಿಗತಾಂಬರದ ಭಟರೊಂದೆಸೆಯ ಕಾಣಿಸಿತನಿಲನಂದನೆಗೆ (ಕೊರ: 
೩-6-೬೬) - [ಮುರುಟ್ಕು 4 ಕೈ (ಆಕೆಯ) ] 


ಮುರುಟುರೋಗ (ನಾ). ದೇಹದ ಅಂಗಾಂಗಗಳು ತಿರುಚಿಕೊಳ್ಳುವ 
ಒಂದು ಬಗೆಯ ರೋಗ ; ಅವರ ದೇಹಗಳಲ್ಲಿ ಉಳಿದವುಗಳೆಂದರೆ 
ಎಲುವಿನ ಹಂದರಗಳು ಮಾತ್ರ. ಮುರುಟುರೋಗದಿಂದ ಸಶ್ತಿರಬೇಕೆಂದೆನಿ 
ಸಿತು (ನ್ನ: 3) [ಮುರುಟ್ಯು (-ಮುರುಂಟ್ಟು) 4 ರೋಗ] 
ಮುರುಟುಹ (ನಾ). ಮುದುಡುವುದು ; ಸಂಕುಚಿತವಾಗುವುದು ; 
ಹತ್ತಿದರೆ ಮುರುಟುಹಂ ರೆಕ್ತಪದಿ ಶೀಘ್ರಿಯದು (ಮೂಗರಾ. ೪-೪೩)- 
[ಮುರುಟು, (- ಮುರುಂಟ್ಟು) + - ಹ್ಮ ಇ. ಪ್ಯ)] 
ಮುರುಡ್ಕ. ಮೊರಟ, ಮೊರಡ(ನಾ)- ೧. ಮೈಯೆಲ್ಲಾ ಗಂಟುಗಂಟಾಗಿ 
ರುವವನು ; ಕುಂಟನಾಗುವ ಮುರುಡನಾಗುವ ಕನ್ನವಿಕ್ಕುವ 4g 
ಮುನ್ನ ಸೊಡ್ಡಳನ ಆರಾಧನೆ ಇಲ್ಲದ ಕುನ್ನಿಗಳಿಗೆಲ್ಲಾ ಈ ವಿಧಿ ತಪ್ಪದು 
(ಸರ್ನನ- ೦೬೯-೭೯೭); ಗೊರವನ . ರೂಪಮನಾ ನೀರುಮನುಪಸಂಹರಿಸಿ 
ಗುಜ್ಜನುಂ ಪೊಜಿಂಡನಂ[ಂ] ಮುರುಡನುಮಾಗಿ ಬರೆ ಕಂಡ[ವರ್‌ ನಗೆ] 
(ಬಂಕಂ- 5-೨೩ $); ತಾಳಕಾಯ ಮೋಳಿಗೆಯೊಂದಂದದ ಮುರುಡನಷ್ಟ 
ವಕ್ರಂ ಮೊದಲೊಣಗಿದ ಕೂನಗೊಜಡಿನಂದದೆ. ಕೊಂಠಂ (ಯುಶೋಕ: 
3-90). ೨. ಒರಟುಸ್ವಭಾವದವನು ; ಉದ್ಭತ;: ಅನಾಗರಿಕ: 
ಸುರೆಯೀದ ಸೊಕ್ಕುವನ ಪರದೇಶಕೈದುವನ ಮುರುಡನ ನಪೆಂಸಕನ . . 
ಬಧಿರನ ಪೆಂಡಿರು ಪರರ ಪೆಂಡಿರಲ್ಲೈ (85ನ. ೦೨-೪). ಮೊರಟ : ೨. 
ಈ ವಿತ್ರಮರಾಯನು ಒಳ್ಳೆಯ. ಬುದ್ಧಿ ಕಾಶಲಶಕ್ತಿಯುಕ್ತಿ: ಶೌರೃಸಾಹಸ 
ಗಳಲ್ಲಿ ಅಪ್ರತಿಮನುಗಿರಬಹುದಾದರೂ . , , ಮೊರಟನೂ ಆಗಿರಬೇಕು 
(ತೆಲಿ. 060-00)- ಮೊರಡ : (1): 
[ಮುರುಡ್ಮು (ಎಮುರುಟ್ಟು) 4 - ಅ. / ತಮಿ, ನ ಬಿರಣ್ಬನ್‌, 
ನ ಮುರಟನ್‌ ; ಮಲ. ಮುರಟನ್‌] 
ಮುರುಡ್ಯ ` ಮಿಡ' ನೋ. | 
ಮುರುಡ್ಕ (ನಾ): ಒಂದು ಮನೆತನದ ಹೆಸರು: ಮುರುಡರ ಕಾವಿಸೆಟ್ಟ 
ಮಾದಿಸೆಟ್ಟಿ ಮುಖ್ಯವಾಗಿ ಸಮಸ್ತ[ತ 3ಳದವರುಂ ಗವಣಿಕೆರಾಜಸೆಟ್ಟ 
ಚಟ್ಟಿಸೆಟ್ಟಿ - - . ಹಸುಂಬೆ[ ಗೆ ]ಹಾಗವಂ ಸ್ಥಾಯಿಯಾಗಿ 
ಬಿಟ್ಟರು (90 526 ೩೮-೫6; 3118)... 1?) 
ಮುರುಡಸುತ (ನಾ). ೧- ಈಶ್ವರನ ಮಗ: ೨- ಗಣಪತಿ ; ವಿಘ್ನೇಶ್ವರ: 
ಮುರುಡಸುತನ ಅಂಭ್ರಗೆ ಎರಗಿ (1ಗೀ* ಅ): ೩. ಷಣ್ಮುಖ. 
[ಮುರುಡ್ಕ (ಆ ಮಿಡ) 4 ಸುತ] 
ಮುರುಡಸೆ (ನಾ): ಒಂದು ಬಗೆಯ ಗಿಡ: 
ಮಂರುಡಸೆ” (ಬೂಗಣ. ೪೨-೩6), [ತ್ತಿ 


ಆಯೆ 
ಓಲೆಯ 


೫ ಆವರ್ಶಿಕೆಯನಲ್ಲೈ 


ಮುರುಡಿ 


ಮುರುಡಿ, ಮುರಡಿ, (ನಾ). ಕೈಬೆರಳುಗಳ ಉಂಗುರಗಳೂ ' ಬಳೆ 
ಗಳೊ, ಸಣ್ಣ ಸಣ್ಣ ಸರವಣಿಗಳ ಮೂಲಕ ಒಂದಕ್ಕೊಂದು ಹೊಂದಿ 
ಕೊಂಡಿರುವಂತೆ ಇರುವ ಒಂದು ಬಗೆಯ ಹಸ್ತಾಭರಣ: ಬಿಗಿದ 
ಲುಳಿ ಸರಪಳಿಯ ಮುಂಗೈತಳದ ಮುರುಡಿಗಳೆ . . . ಹಾರದ ಸುಗುಣ 
ಕಾಂಚಿಯ ದಾಮದಬಲೆಯರೈದಿದರು ಹರಿಯ. (ಉ್ಪ್ರೂತ: 9-60). 
ಮುರಡಿ, : ನಾಯಕರು * ಮುಂಗೈಯ ಮುರಿ, ಮುರಡಿಯ ಸರಪಳಿ, 
ಹೊನ್ನುಗುರೆ, ತೋಳೆಬಾಪುರಿ ಗಳಿಂದ ಸಿಂಗರಿಸಿಕೊಂಡಿರುತ್ತಿದ್ದರು 
(ಕ೫೫೯೫- ೦೭೦) - 0.1 ತೆಲು. ಮುರಿಡಿಗೊಲುಸು ೩ ಮುಂಗೈಗೆ 
ತೊಡುವ ಒಂದು ಬಗೆಯ ಆಭರಣ] 
ಮುರುಡಿಸು (ಕ್ರಿ). ಎದುರುಬೀಳರಿ; ವಿರೋಧಿಸು : ಗಂಡುಗಲಿಯಿವ 
ನೆಂದು ಭಯದಲಿ ಕಂಡವರ ಮನ್ನಿಸುತ ಮುರುಡಿಸಿಕೊಂಡ ಮೂರ್ಯಿಂ 
ಸದೆದು ಸಪ್ತಾಂಗಗಳ ಕೈಕೊಳುತ (ಉತ್ತಕ- ೦೬-೩). 
[ಮುರುಡ್ಕು 4 


ಮುರಂಡು, ` ಮುರುಂಟ್ಕು ' ನೋ. 

ಮುರುಡ್ಡು ' ಮುರುಟ್ಕು ` ನೋ- 

ಮುರುಡ್ಕು. ಮೊರಡು, (ನಾ). ೧. ಒರಟಾದುದು ; ಬಿರು 
ಸಾದುದು : ` ಮುರುಡುಗಲ್ಲು' ಪರಾ. ೨. (ಮರ. ಸೌದೆ 
ಮುಂತಾದುವುಗಳ) ಗಂಟುಗಂಟಾಗಿರುವ ಭಾಗ.-ಕೊರಡು: 


ಮುನಿಸ ಮುನಿದಡೆ ಶ್ರೀಗಂಧದ ಮುರುಡಿನ ಹಾಗಿರಬೇಕವ್ವಾ (ಸರ್ವನ- 
೬-೩); ಮಾಯೆ ಬಿದಿರ ಮುರುಡಿನಂತೆ (ಕರ. ೦೨). ೩. ಎದುರು 
ಬೀಳುವುದು ; ವಿರೋಧಿಸುವುದು : " ಮುರುಡಿಸು" ಪರಾ. 
ಮೊರಡ್ಕು : ೧. ನೆಲದ ಒಳೆಉರಿಯೆದ್ದು. ತೂರಿರುವ ಮೊರಡಾದ 
ಸಿಲೆಯ ಸಾವಿರದ ಗುಡಿ-ಬಸದಿ-ರಥ ಗೊಮ್ಮಟರ ಎ೬ ಸುಡಿ-ಹೊವುಗಳ 
ತುಳಿಯುತಿಹರೊ | (ಶಾಸಿಗ- ೫4-03), ವಿ. ಕೌಡುಹಂದಿಯೊಂದು ಮೂತಿ 
ಯನ್ನು ಮುಂದೆ ಚಾಚಿ, ತನ್ನ 'ಕೋರೆದಾಡೆಗಳಿಂದ ಕಾಡುಗೆಣಸಿನ ಮೊರ 
ಡೊಂದನ್ನು ಅಗ್ಗೆಯುಶಿತ್ತು (ಯಂಕ. ೨೩೪). [ದೇ,॥ ತಮಿ. .ಮುರಣನ್ಪು; 
ಮುರಟು, ಮುರುಟು ಮಲ. ಮುರಟು; ತುಳು. ಮುರುಡು: ತೆಲು- 
ಮೊರಡು: ಮ್ರೋಡಂ] 

ಮೂರುಡ್ಮು (ನಾ). (ಕರಾ) ಮಾಸೆಗಳುಳ್ಳ ಒಂದು ಬಗೆಯ ಬಾವಿ 
ಮಾನು. [ದೇ.॥ ತುಳು. ಮೊರಂಟೆ; ಸೆಲು. ಮುರುಂಡ ಎ ಒಂದು 
ಬಗೆಯ ಕ್ಷುದ್ರಜಲಜಂತು] 

ಮುರುಡುಗಲ್ಲು, ಮೊರಡುಕಲ್ಲು (ನಾ): ಒರಟಾದ ಕಲ್ಲು: ಬಿರುಸಾದ 
ಶಿಲೆ: ಮುರುಡುಗಲ್ಲನು ತರುಣಿಯ ಮಾಡಿತೀ ಪಾದ (ಕೃತ್ಯ. 
೬1೨5). ಮೊರಡುಕಲ್ಲು ; ಮೊರಡುಕಲ್ಲಿಗ ನೀರಿನಾ ಮೃದುತರವಿಶೇಷಂ 
ದೊರಕುವ್ರದೇ (ಏಫೇಕ- 6.30)- [ಮುಂರುಡ್ಕು 4 ಕಲ್ಲು (ಆ ಕಲ್ಕ್‌)) 

ಮುರುಡುಗೊಳ್ಳು (ಕ್ರಿ). ಬಾಗು; ಗೂನಾಗು : ಮುರುಡುಗೊಂಡಿದೆ. 
ದೇಹವೇಕೀ ಪರಿಯೊಳಾಯ್ತೆನುತೆ ಪರಿ ಚಿಬುಕವ ಕರದೆ ಪಿಡಿದೆತ್ತಿದನು. 
ಚರಣದೊಳುಂಗುಟವ ಮೆಟ್ಟಿ (ಇಕ್ರೂಕ. ೬-೩೩) - 

[ಮುರುಡ್ಮು ಹೇ ಮುರುಟ್ಕು) __ ಕೊಳ್ಳು (ಆ ಕೊಳ್‌,)] 

ಮುರುಡುಗೋಳ್‌ (ನಾ). ಅಂಕುಡೊಂಕಾದ ದೊಣ್ಣೆ; ಸೊಟ್ಟ 

ಗಿರುವ ಕೋಲು: * ಮುರುಡುಗೋಲ್ವಿಡಿ ` ಪರಾ. 
[ಮುರುಥ್ಕು (ಆ ಮುರುಟ್ಮು) 4 ಕೋಲ್‌] 


ಮುರುಡುಗೋಲ್ವಿಡಿ (ಕ್ರಿ) ಅಂಕುಡೊಂಕಾಗಿರುವ ಕೋಲನ್ನು 
ಹಡಿದುಕೊಳ್ಳಲಿ ; 'ಮುರುಡುಗೋಲ್ವಿಡಿದು ತಡವರಿಸಿ ನಡೆದ ಮುದುಪಂ 


'ಕರಜವನುಹೆಯೊರ್ನಳಂ ಕಂಡು: ಭ್ರಮೆಗೊಂಡು (ಇಷ್ಟ. 60-೭೭) 
(ಮುರುಡುಗೋಲ್‌' 4- ಪಿಡಿ) 


೭೨೮೭ 


48 


46 


ಮುರುವನ ಹುಳಿ 


ಮುರುಡೇಶ್ವರ (ನಾ)- ಶಿವನ: ಹೆಸರುಗಳಲ್ಲಿ ಒಂದು : ॥, ಉತ್ತರ 
ಕನ್ನಡಜಿಲ್ಲೆಗೆ ಸೇರಿದ ಭಟ್ಕಳದ ಸಮಾಪದಲ್ಲಿರುವ ಮುರುಡೇ 
ಶ್ವರ ಎಂಬ ದೇವಾಲಯ ಮತ್ತು ಆ ದೇವಾಲಯವಿರುವ ಊರು: 
ಮುರುಡೇಶ್ವರದೇ » ೬ ೩ ಭೂಮಿರಾಪೋಹ್ರುದಯಂ ಯಮಶ್ಚ ಅಹ 
xxx (v1 ೩೭-೦6) ಸು. 1424)- 

[ಮುರುಡ್ಕ (« ಮಿಡ) ; ಈಶ್ವರ./ಸಂ, ಮೃಡೇಶ್ವರ] 

ಮುರುತಾಪು. ಮುರಿತಾಪ (ನಾ)- ಒಂದು ಬಗೆಯ ವಾದ್ಯ : ಕರಡೆ 
ಡವುಡೆ ಚಿನ್ನತಿತ್ತಿರಿ ಹೆಗ್ಗಾಳೆ ಮುರುತಾಪು 'ಡೋಳು . . . ಕೊಳಲ ರವೆ. 
ಗಳಿಂದರಸನೈದಿದನಾಹದವ (ಕಾತುರ: 0೩-೦9೦)- ಮುರಿತಾಪ ; ಪಟಹ 
ಡಿಂಡಿಮವಾದ್ಯ ಮುರಿತಂಪ ಭೇರಿ ತಂಬಟ ದಮಾಮಿಗಳಾದಿಯಲಿ ಲಟಕ 
ಟಿಸುವ ನಾನಾವಾದ್ಯ ಸಕಲದಿಕ್ರಟ ಬಿರಿವಂತೆ ಗರ್ಜಿಸಿತಂ (ಮೋಹತ- ೩೭-೪)- " 

[೧ ತುಳು. ಮುರ್ತಾಪ, ಮುರ್ತಾಮ ಇ. ಗರ್ವ; ಮುರ್ತಾಪದ 

ದೋಲು = ಒಂದು ಬಗೆಯ ಡೋಲು] 

ಮುರುದಲೆ (ನಾ).ಅಡ್ಡರಸ್ಸೆಗೆ ತಿರುಗುವ ಜಾಗ... ಸ್ಮಳ : (೪). 

[ಆ ಮುಂವು _.. ದಲೆ] 

ಮುರುದಾರಶೃಂಗಿ " ಮುರದಾರಸಿಂಗಿ ' ನೋ. 

ಮುರುದಾರಸಿಂಗಿ " ಮುರದಾರಸಿಂಗಿ ' ನೋ. 

ಮಂರುಪು "ಮು ಷೆ ' ನೋ. 

ಮುರುಮುಚ್ಚಿ " ಮುರುಮುರಿ ' ನೋ. 

ಮುರುಮುರಚಿ ` ಮಬರಂಮುರಿ "ನೋ: 

ಮುರುಮುರಿ, ಮುರುಮುಚ್ಚಿ, ಮುರುಮುರಚಿ, ಮುರುಮುರುಚಿ 
(ನಾ). ಒಂದು ಬಗೆಯ ಸಸ್ಕ ; ಶುಂಠಿ: ನೆಗ್ಗಿಲ ಬೇರು. . . ಕೊಮ್ಮೆ 
ಬೇರು ಮುರುಮುರಿಯ ಸೊಪ್ಪು, ಇವಣಿ ಕಾಯವ ಕೊಡಿಸುವದು 
(ತೃರೃತಾ, 1» 830)- ಮುರುನುಚ್ಚಿ : *ದಾರ್ವೀ - ಮರದರಿಸಿನ, 
ಮುರುಮುಚ್ಚಿ ” (ಓತಧ: ಬ); ಮೊರುಸತ್ತಾ — ಮುರುಮಚ್ಚಿ 
(ಮುಂಜೆ) ” (೬4೦-. 03೬)-: ಮುರುಮುರಚಿ ; “ಅದಾತಿ _ ಮುರು 
ಮುರಚಿ, ದೇವದಾಳಿ ” (೬೩೦: 00). ಮುರುಮುರುಚಿ ; “ದಾರಿಕಾ- 
ಮುರುಮುರುಚಿ” (ಓತರಿ- ೬೫ - [ ದೇ.॥ ತಮಿ. ಮುರಿಮುರಿ ] 

ಮುರುಮಂರುಚಿ « ಮುರುಮುರಿ ' ನೋ. 

ಮುರುವ, ಮರುವ್ಯ. ಮುರವ, (ನಾ)- ೧. ದಡ್ಡ ; ಮೂರ್ಬ : 
ಆವೂರ ಗೌಡನ ಮನೆಯ ನಳಿನಮುಖಯರು ತಶುಜುವಳನ ಕರೆದು 


ಪರುವ ನೀಂ ಣಿದು ಕುಡಿದೆಯೊ ಹಾಲನು ತಳುವದುಸಿರು , . , 'ಎನೆ 
(ಸಲ್ದೇಷ್ಯ- ೯-46) ; ಸೂಳೇಗೆ ಹೋದವನು ಏನಾದ ಎಂತಾದ ..,, ಆ 
ವತಿರುವ ಸೂಳೆಕುಲೀಗೆ ಕೆರವಾದ (ಜಾಡು: 0೦): '೨. ಬಡವ ; 


ದರಿದ್ರ : ನಿರ್ಗತಿಕ : ಕತ್ತಿ ಹಿಡಿಯುವ ಕ್ಷತ್ರಿಯ; ಮೇಣಿ ಹಿಡಿಯುವ 


ಮುರುವನಾಗಬೇಕೇ ? (ರನು. 000) : ಕಾಣದ ಮುರುವ ಕನಸ ಕಂಡರೆ 
ಏಳುಬಾರಿ ಎಷ್ಟು ಕೂತ (ಗಣಕ): ಮರುವ್ಯ ; ೧. ಗಂಡುನ 
ಕಾಣೀರೋ ಗೆಂಡ್ನೊಟ್ಟೆ ಮರುವಾನ ಕೊಂಡ್ಹೋದ್ರು 


(ಹಾರು: 0೬). ೨. ಹೊಟ್ಟೆಗಿಲ್ಲದೆ. ಮರುವ ಒಣಗಿ ತೆಳುವಾಗಿದ್ದ, 
ಕವಳ ದೊರಕಿತು ಊದಿದಾನೆ (ಸರಾ. 11, ೨೫-. ಮುರವ್ಕ : ೧, 
ಅಭ್ಯಾಸವಿಲ್ಲದ ಮುರವ ಔಪಾಸನ ಮಾಡಿ ಗಡ್ಡಮಿಸೆ ಸುಟ್ಟುಕೊಂಡ 


(ಗಾರಿ : ತಲೇಕೂವಲು ಸೆರೆಯಾದ ಮೇಲೆ ತಬ್ಬಿಕೊಂಡ ತಬ್ಬಲಿ ಮುಃ 
(ಗಾರೆ)- 
ಮುರುವತ್ತು ` ಮುರವತ್ತು' ನೋ. 


ಮುರುವನ ಹುಳಿ (ನಾ): ಒಂದು ಬಗೆಯ ಸಸ್ಯ : ಮುರುವನ ಹುಳಿ. 


ಮುಗಲ್‌, ಮುರ್ಗಲ”. “ಕೋಕ೦' ಮರ (430. ೩೪:-೭೩೩)- 


[?1 


ಮುರುವಿಕ್ಕು 


ಚನು 


ಮುರುಎಕ್ಕು (ಕ್ರಿ). (ದನ. ಕರು ಮುಂತಾದುವುಗಳಿಗೆ) ಕಲಗಚ್ಚನ್ನು 
ಇಡು.- ನೀಡು: ಮುರುವಿಕ್ಕಿ ಪೊರೆದು ಗೊಡ್ಡಂ ಕಣ್‌ಸೊಡೆ 
ಪಾಲಾಂಟೆ (ರರಾವ್ಮೂ: 9೦-೪೦). [ಮುರುವು 4 ಇಕ್ಕು] 

ಮುರುವಿಡು (ಕ್ರಿ). ಇ ಮರುರುವಿಕ್ಕು ; ಮುಂಜಾನೆ ಎದ್ದು . 
ಕೊಟ್ಟಿ 
ಬರುವುದು (ರುಂಂಳ: 96); ಆಕಳಿಗೆ ಮುರುವಿಟ್ಟು ಎಮ್ಮಿಗೆ ಮುರುಗಿಟ್ಟು 
ರುಜಣಿಗಿ ಹಾಲು 'ಹಿಂಡ್ಕಾರೊ (ಕನ್ಮಕಾ. &೩೫)- 

[ ಮುರುವ್ಯ 4 ಇಡು,] 

ಮುರುವು, ` ಮುರಿವು' ನೋ. 

ಮುರುವ್ಯು. ಮುರ್ಕ. ಮುರವ್ಕು, ಮುರು, ಮುರುಹ್ಯು (ನಾ)- 
ಹಾಲುಕೊಡುವ ದನಗಳಿಗೆ ಮತ್ತು ಎತ್ತುಗಳಿಗೆ ಹುರುಳಿ. 
ಹತ್ತಿಕಾಳು. ಹಿಂಡಿ, ಹೊಟ್ಟು 
ನೊಂದಿಗೆ ಬೆರಸಿಡುವ ಆಹಾರ; "ಕಲಗಚ್ಚು. ಬೇಯಿಸಿದ ಅಂಬಲಿ, 
ಮುಸುರೆ ಇತ್ಯಾದಿ : ಆವಂ ತುಲ್‌ಸು ತಳೆಯಕ್ಕು ತಡೆಯದೆ ಮುರುವಂ 
ಸುರಿ (ಊರಾನ- ಸು; 2 ಇಲ್ಲಿ ಪ್ರಾಸಸ್ಕಾನವೆಂದು ಗ್ರಂಥದಲ್ಲಿ 
`ಜ` ವನ್ನು ಬಳಸಿದೆ ; £8 ಬಿಡು ಮಾರುವಂ ತಳಿದು . . 
ಗೋಕುಳವಂ ಕಲ್‌ (ತ್ರಪೂ- 68-96); ಆಕಳ ಕರೆಸಿ ವೃಷಕೆ ಮುರುವ 
ಹಾಕಿ ಶಿಶುಗಳಾಕ್ರೋಶವ ಕೇಳದೆ . . . ರಾಕಾಚಂದ್ರಾಸ್ಮೆಯರು ನಡೆದರು 
6ತ್ರ 09, 46-9); ಹಿಂಡುವಾಗ ' ದನಗಳನ್ನು ಪ್ರಸನ್ನೆಗೊಳಿಸಬೇಕಾದರೆ, 
ಮುರುವು ಮೊದಲಾದ ತಿನಿಸು ಕೊಡಬೇಕಾಗುವದು (ಸ್ಕೂಂಜ- 000)- 
ಮುರ ; ಸೀತಕ್ಕ ದನಗಳಿಗೆ ಕಲಗಚ್ಚು ಮುರ ಕೊಟ್ಟು ಪಾಲು ಕರೆಸಿ 


(ಕ್ರಕ್ಕಿ- 03). ಮುರವ್ಯು: ಪುಲ್ಗೆ ಮುರವೇಂ ಬೆಲೆಯೆ (ಸರಣ. 
0-009); ಮನವೆಂಬ ಕರುವನ್ನು ಬಿಡು. ಘನಭಕುತಿಯ ಮುರವನ್ನಿಡು 
(ಕತ. 0೩6); : ಅದಕ್ಕೆ ನಾನೇ ಮುಸುರೆ ಮುರವು ತಿನ್ನಿಸುತ್ತಿದ್ದೆ 
(ಸುಪಸ9, ೬೭). ಮುರ್ಮು: ಸೆಗಣೇ ಬಾಚುವುದು; ಮುರು ಬೇಯಿಸಿ 


ಕರೆಯುವ ಎಮ್ಮೆ ದನಗಳಿಗೆ ಇಡುವುದು (ನಳನು. ೭60); ಹೋದರಗೇಡಿಗೆ 
ಹಿಂದೆಯೆ ಬಂದೆಯ ಮುರು ಕಂಡ ಎಮ್ಮೆಯ ಶಾಗೆ (ತಂಪ್ರರೀ- 34-00) 
ಮುರುಹ್ಕು: ಹೊಲೆಯರ ಮನೆಯ' ಮುರುಹ ಹೊಜಗಿರಿಸಿದಡೆ ಹಂದಿ 
ಬಂದು ಮೂಸಿ ಮೇವಂತೆ (ರೇರಾನ- ೩೪-೬೦). 

ಮುರುವಿನ ಒಲೆ ಇ. ದನಗಳಿಗೆ ಅಂಬಲಿ ಮುಂತಾದುವನ್ನು 
ಬೇಯಿಂಸುವ ಒಲೆ ; ಗುತ್ತಿ ಕಿರುಜಗಲಿಯ ಮೂಲೆಯಲ್ಲಿ: ಮುರುವಿನ 
ಒಲೆಯ ಬೆಂಕಿಗೆ ಸ್ವಲ್ಪ ಹತ್ತಿರವಾಗಿ. . . 


ಮುರುಸು 'ಮುರಸು ' ನೋ. 
ಮುರುಹು, ` ಮುರಿಪ್ಪು `ನೋ 
ಮುರುಹ್ಕು `ಮ:ರಿಪ್ತು ' ನೋ: 
ಮುರುಹು, ` ಮುರುವು ` ನೋ: 
ಮುರುಹ್ಮು ' ಮುಜುಕ್ಕು ``ನೋ- 


ಮುರೆ (ನಾ). ಸುಗಂಧದಿಂದ ಕೂಡಿದ ಒಂದು ಬಗೆಯ ಸಸ್ಯ 
ಮತ್ತು ಅದರಿಂದ ತಯಾರಿಸುವ ಸಂಗಂಧದ್ರವ್ಯ ; “ತಾಳಪರ್ಣಿ. 
ಮುರೆಯೆಂಬ 'ಗೆಂಧೆದ್ರುವ್ಯ” (ತಥ: ೬೭); ಮರೆ ಬೋಬಂ ರುಜೆ 
ಮಾಂಸಿ ಪೂತಿಸಫಳಂ ತಾಮಿಂತಿವೊಂದಂಶಮಾಗಿರೆ (ಲೋಕೋಸ. ೭೨೭); 


ಒಂದೆಲಗನ ಸೊಪ್ಪು... ಮುರು, ತ್ರಿಫಲೆ . . . ತನ್ನೆಲೆಹುಳಿಗನ 
ಗೆಡ್ಡೆ ಇವುಗಳನ್ನು ಸಮಾಂಶವಾಗಿ ಆನೆಯ ಮೂತ್ರದಲ್ಲಿ ಅರೆದು 
(ಶೈರ್ಯತತಿ, 11. ೩0. [ ಸಂ. ಮುರಾ] 

ಮುರ್ಕಲಿ " ಮುಜುಕಿಲ್ಕ್‌ ' ನೋ. 

ಮುರ್ಗಳ್‌ `ಮುಜುಕಿಲ್‌, ನೋ. 


ಗೆಗೆ ಹೋಗಿ ಹಸುಗಳಿಗೆ ಮುರುವಟ್ಟು ಹಾಲು ಕರೆದುಕೊಂಡು 


ಮೊದಲಾದುವುಗಳನ್ನು ನೀರಿ 


ಕುಳಿತುಕೊಂಡನು (ನರರು. 6೬). 


೭೨೮ರ 


| 


19 


25 


30 


ಮುಲಾಖತ್ತು 


ಮುರ್ಗಳ "* ಮುಜುಕಿಲ್ಕ್‌ ' ನೋ. 

ಮುರ್ಗಿ ' (ನಾ). ಒಂದು ಬಗೆಯ ಸಸ್ಯ ಮತ್ತು ಅದರ ಕಾಯಿ: 
"ಮುರ್ಗಿಕಾಯಿ' ಪರಾ. [21 

ಮುರ್ಗಿಕಾಯಿ, - ಮುರಗಿಕಾಯಿ- ಮುರುಗಕಾಯಿ. ಮುರುಗಿಕಾಯಿ 
(ನಾ). ಒಂದು ಬಗೆಯ ಕಾಯಿ: ($)- ಮುರಗಿಕಾಯಿ: 
“ಎಡಮುರಿ, ಮುಂರುಡಿ . ಎ ಮುರಗಿಕಾಯಿ” (ಸ್ಮ a) 
ಮುರುಗಕಾಯಿ : ಓಮ ಎಂಟು ತೂಕ: ಮುರುಗೆಕಾಯಿ ನಾಲ್ಕು 
ತೂಕ... ಸಕ್ಕರೆ ೧೨ ತೂಕ, ಇವನ್ನು ಚೂರ್ಣವಂ ಮಾಡಿ 

ಮುರುಗಿಕಾಯಿ : ಎಡಮುರಿ, ಮುರುಗಿಕಾಯಿ . . , 
ಕವರ್ಗಿ (ಕೈಗ, ೫೨-6೩೨) [ದುರ್ಗಿ 4 ಕಾಯ್ಕಿ (ಆ. ಕಾಯ್ಕ್‌) ] 

ಮುರ್ಗಿನಕೋಡುಸೊಪ್ಪು (ನಾ).. ಒಂದು ಬಗೆಯ ಸಸ್ಮ ಮತ್ತು 
ಆದರ ಸೊಪ್ಪೆ: ಕಿರೀಹುಳಿಪ, ಹುಳಿ, ಮುರ್ಗಿನಕೋಡುಸೊಪ್ಪ, 
ಸಣ್ಣಗೂಗೆ, ಬಿಳಿಕೊಮ್ಮೆ (ಮೈ ಔಗಿ- 6-0೨೭). 

| [ ೬ ಮುರ್ಗಿ *- ಕೋಡ್ಕು * ಸೊಪ್ಪ್ಯ ) 

ಮುರ್ಗು ` ಮೊಉ್ಳು; ' ನೋ- 

[ಮಾರ್ಚಿ "ಮುಚ್ಚಿ "ನೋ, 

ಮುರ್ತೆ, ಮೂರ್ತೆ (ನಾ). ಈಚಲು, ಶಾಳೆ ಮುಂತಾದ ಮರಗಳಿಗೆ 
ಕಚ್ಚುಮಾಡಿ ಹೆಂಡೆವನ್ನು ಇಳಿಸುವಿಕೆ : ಕೂಕ್ರ ತನ್ನ ಉುಲಕಸಬು 
ಮುರ್ತೆಯನ್ನೇ ಮಾಡಿಕೊಂಡು ಬಂದ (೬೩. ಇಬ. ಮೂರ್ತಿ: 

ಮೂರ್ತೆ ಮಾಡು « ಹೆಂಡವನ್ನು ಇಳಿಸುವುದಕ್ಕಾಗಿ ತಾಳೆ, 

ಈಚಲು ಮುಂತಾದ ಮರಗಳ ಕಾಂಡವನ್ನು ಕಚ್ಚುಮಾಡು: ಗದ್ದೆಯ 
ಸಮುದ್ರದ ಬದಿಯಲ್ಲಿರುವ ಮರಗಳನ್ನು ಮೂರ್ತೆಮಾಡಿದರು. ಬಿಲ್ಲವರು 

ಎಲ್ಲರ ಕೈಯಲ್ಲು ಮೂರ್ತೆಮಾಡುವ ಕತ್ತಿಗಳು 

(x4: ೨೩) 7 [+ ತುಳು. ಮುರ್ತೆ: ಮೂರ್ತೆ] 

'ಮುರ್ದಾರಿ (ಗು). ಮೂಢಸ್ವಭಾವದ : ದಡ್ಡತನದ ; ತಿಳಿವಳಿಕೆ 

ಯಿಲ್ಲದ : ಅವನ ವಿಷಯಕ್ಕೆ ಮಾತ್ರ ನಾನು ಏನನ್ನೂ ಹೇಳಲಾರೆ. 

ಅವನು ಮೊದಲೇ ಮುರ್ದಾರಿ ಮನುಷ್ಯ (6). 

,  [-ಪಾರ. ಮುರ್ದಾರ್‌ ; ಮರಾ. ಮೂಡ ಮುಡದಾರ್‌] 

ಮುರ್ದಾರಿಕೆ (ನಾ). ಮೂಢತನ ; ದಡ್ಡತನ : 'ಮುರ್ದಾಂಕೆ' ಮಾಡಿ, 

| ಛೀ ಎನ್ನಿಸಿ ನೂರುವರ್ಷ ದಾಳುವುದಕ್ಕಿಂತಲೂ ಒಳ್ಳೆ ತನದಿಂದ ಮನುಷ್ಯ 

ಹತ್ತೇ ವರ್ಷ ಬದುಕಿದ್ದರೆ ಚಂದ (ಒಣ. ೬6). 

| [ಮುರ್ದಾರ್ಕ (ಕ ಮರಾ. ಮುರ್ದಾರ್‌) 4 - ಇಕೆ] 

ಮುರ್ಮುರ (ನಾ)- ಹೊಟ್ಟು ಹಾಕಿ ಐ ಪಣಾಡಿದ ಬೆಂಕಿ ; ಉಮಿಬೆಂಕಿ ; 
ತುಷಾಗ್ನಿ- [ಸಂ.] 

ಮುಲಕನಾಡು "ಮುರಿಕಿನಾಡು' ನೋ. 

'ಮುಲಕಿ “ಮುಲ್ಕಿ' ನೋ 

'ಮುಲಕಿಪರೀಕ್ಷೆ 'ಮುಲ್ಕಿ' ಪರಾ. 

ಮುಲಖ "' ಮುಲ್ಕಿ' ನೋ. 

ಮುಲಾಖತು ಮುಲಾಖತ್ತು' ನೋ. 

(ಮುಲಾಖತ್ತು. ಮಿರಾಖತು , ಮಿಲಾಖತ್ತು, ಮುಲಾಖತು (ನಾ)- 


(ನ್ಮೆಂ. 60), 


(wm. ೩೪) ; 


೧. ಹೊಂದಿಕೆ ; ಹೊಂದಾಣಿಕೆ : ಅವರಿಬ್ಬರ ಅಭಿಪ್ರಾಯಗಳು 
ಮುಲಾಖತ್ತಾಗಲಿಲ್ಲಿ (6). ೨. ಭೇಟಿ ; ಸಂದರ್ಶನ ; ಅವರ 


ಮುಲಾಖತ್ತಿನ ಮ್ಯಾಲಿಂದ ನಿನ್ನ ಅನುಭವಕ್ಕ ಬಂದೇ ಬಂಧದೆ. (ಕಾಂತಾಯ. 
4೩) ; ಕುಸುಮಾ ಪ್ರಮಾಳೆಯರ * ಮುಲಾಖತ್ತೂ ' ಸ್ಮರಣೀಯವಾಗಿದೆ. 
(4ರ: ೨೩ ೫೪೪): ಮಿಲಾಖತು ; 2. ತಾವು ಇಲ್ಲಿಗೆ ಬಂದು, ತಮ್ಮ 
ಮಿಲಾಖತಿನ, ಫಾಯಿಂದೆಯಿಂದ ಸಂತೋಷಪಡಿಸಬೇಕು: (ಕೇಂದ್ರ. ಇಲ. 


ಮುಲಾಜ್‌ 


ಮಿಲಾಖತ್ತು : ೨. ಮಿಲಾಖತ್ತಿಗೆ ಬರಬೇಕು ಬಂದರೆ ರಾಜ್ಯಕೊಡುತ್ತೇನೆ. 
(ಮದಕ ೪-೦೬). ಮುಲಾಖತು ; ೨. ದೇರಣ್ಣ ಮಹಾ ಹುಮ್ಮಸದಿಂದ. 


ಓ 
ನನ್ನ ಅವನ ಮುಲಾಖಶಿನಿಂದ ತೊಡಗಿ . - . ಯಾವತ್ತು ವಿಷಯಗಳನ್ನು | 


ವಿವರಿಸಿದನು (ಕಟಕ: 6) - 
[+ ಅರೆ. ಹಿಂ. ಮುಲಾಕಾತ್‌ : ಮರಾ. ಮುಲಾಕತ್‌, ಮುಲಾಖತ್‌, 

ಮುಲಾಕಾತ್‌) 

ಮುಲಾಜ್‌ ` ಮುಲಾಜು ` ನೋ. 

ಮುಲಾಜು, ಮುಲಾಜ್‌ (ನಾ)- ೧- ದಾಕ್ಷಿಣ್ಯ ; ಭಿಡೆ; ಸಂಕೋಚ: 
ನಿಮ್ಮಕ್‌ಹರಾಮರ ದೋಸ್ತಿ ಮುಲುಜು ಮಡಗುವದು , . - ನ್ಯಾಯ 
ಮಾಡುವದು, ಇಂಥಾ. ಅನ್ಯಾಯದ ಮಾರ್ಗವಿಡಿದು ಹೋಗುವಂಫಾ 
ಜನರ ಮೇಲೆ ನಮ್ಮ ದಯ ವಳ್ಳಿತಾಗಿ ಬರಲಿಕ್ಕಿಲ್ಲ (ಉಾಶೇಂತ್ರ - ೨೩9); 


ನಯಿಸುವ' 


ಧನಿಗಳ ಮಕ್ಕಳನ್ನು ಸಹ ಮುಲಾಜಿಲ್ಲದೆ ಐಗಳು ಕೋಲಿಂದ ಕಾಯಿಸುವು 
ದನ್ನು ಕಂಡಿದ್ದಾನೆ (ಸೃಕ್ಕಕೊ. ೨); ಮಂಜನು - - - ತಿಮ್ಮಪ್ಪಹೆಗ್ಗಡೆಯ 


ನೀಚತನವನ್ನು ಮುಲಾಜಲ್ಲದೆ ಬಯಲಿಗೆಳೆಯತೊಡಗಿದನೆ (ಮಲವ. ೩೫೦). 
೨. ಹಂಗು; ಯಣ : ಮದುವೆ ಆಗಿಹೋಗಿದೆ. ವರ ಮುಲಾಜು! 
ಇನ್ನೊಬ್ಬರಿಗಿಲ್ಲ ಸರಿ. ಬೀಗನನ್ನು ಜರೆಯಲೂ ಆರಂಭಿಸುತ್ತಾರೆ 
(ತತ್ನೂಕು. ೮೧) ; ಮತ್ತೆ ಹೆದರಿಕೆ. ಇಲ್ಲ. ಹಾಗಂತ ಹೆದರಲಿಕ್ಕೆ ತನಗೆ 
ಯಾರದು ಮುಲಾಜು (ಹೊಸ. ೪)- ಮುಲಾಜ್‌ ; ೧. ನಮಗೆ ಗರ್ಜು 
ಬಂದಾಗ ನಿಮ್ಮ ಹಣ ಬಾರಡೆ ಹೋದರೆ ನಾವು ಮುಲುಜ್‌ . ಇರಿಸಿ 
ಕೊಳ್ಳುತ್ತೇವೆಯೇ ? (ಶಾರುರಾ- ೦೨೦). 
[ಅರ ಮುಲಾಹಜ್ಯಾ ಮುಲಾಹರೂ ; ಹಿಂ. ಮುಲಾಹಜಾ ; 
ಮರಾ. ಮುಲುಜಾ, ಮುಲಾ ಮುಲಾಹಿಜಾ] 
ಮುಲಾಮು, ಮುಲಾವು (ನೌ). ೧, ಚಿನ್ನ, ಬೆಳ್ಳಿ x ಹಿತ್ತಾಳೆ 
ಮೊದಲಾದ ಲೋಹಗಳಿಗೆ ಮೆರುಗು ಹೆಚ್ಚಿಸಲು ಬಳಿಯುವ ಚಿನ್ನ, 
ಬೆಳ್ಳಿ ಮೊದಲಾದ ಲೋಹಗಳಿಂದ ಮಾಡಿದ ಲೇಪನ ವಸ್ತು; 


ಇಹ, 


ಗಿಲೀಟು ; ಚನ್ನದೆ ಮುಲಾಮಿನ ಕೆಲಸವನ್ನು ನೋಡಿ (ಮುಂಜ. 
9-063) ; ಸುಲ್ತಾನನು ಬೇಟಿಗೆ ಹೋಗುವಾಗ ಅವನನ್ನು 


ಹಿಯಾಲಿಸಿ - . .. ಚಿನ್ನದ ಮುಲಾಮಿನ ಕವಚದಿಂದ ಅಲಂಕೃತವಾದ 
ಇನ್ನೂರು ಹಸ್ತಿದಳವೂ ಹಯಾ ಸುತ್ತವೆ (ಶ್ರಠಾಜ 1. ೦೭೪); ಬೆಳ್ಳಿ 
ಮುಲಾಮನು ಒಿತ್ತಾಳೆಲೋಟಕ್ಕೆ ಕೊಟ್ಟುವರೂ ತೋರು ಜಗಕೆ (40ದ್ರಶೀ 
೩೦-೨೦. ೨. ಗಾಯ. ಹುಣ್ಣು ಮುಂತಾದುವುಗಳನ್ನು ಗುಣಪಡಿಸುವು 
ದಕ್ಕಾಗಿಯೂ ಸೌಂದರ್ಯವರ್ಧಕಗಳನ್ನು ಮಾಡುವುದಕ್ಕಾಗಿಯೂ 
ಬಳಸುವ. ಔಷಧದ್ರವ್ಯಗಳಿಂದ ಮಾಡಿದ ಬಂದು ಬಗೆಯ ಜಿಡ್ಡು 
ಪದಾರ್ಥ ಎಮು 


ಸಿರು (ಕಪಪು. ೩-೩೭): 


ಡಾರ್ಟನಾನನು , - - ಣಿ ತಯಾರಿಸಿ ತನ್ನ 
ಹಲವಾರು ಗಾಯಗಳಿಗೆ. ತಾಗಿಹಿದನು (ಜೊಟರು. 03) : ಈ ಮರೆದ 


ಮುಂಲಾಮಿಗೆ 


ಹಣ್ಣಿನಿಂದ ಸುವಾಸನೆಯ ವಿಣ್ಣಂ 
ಉಪರಿ, ರೆ (ಪ್ರವ. 1, ೧೨೬)- 


ಮುಲಾವಿನ ಸಾಮಾನು ೧ ವಿಲಾಸದ ಅರಳೆಲೆ ೬ ಮೊಕಪಟೀ 


xiv: ನಂತರ, 3೮೯- 00% 500 ; ಸು, 1848) : ಈ ದೇವಸ್ಥಾನದಲ್ಲಿರುವ 
ಎಲ್ಲಾ ದೇವರಿಗೂ ಸಮರ್ಪಣೆ ಮಾಡಿರುವ ವಸ್ತುಗಳು ಯಾವುವೆಂದರೆ , , , 
ಬಾಗಿಲಿಗೆ ಚಿನ್ನೆದ ಮ:ಲಾವಿನ ಬಾಗಿಲವಾಳ5 (ವ:ಹಾವಂ. 11, 0೨೭). 
[.-ಅರ. ಅ: ಮುಲಮ್ಮಾ ಹಿಂ. ಮುಲಮಾ, ಮಂಂಲಮ್ಮಾಃ 
ಮರಾ. ಮುಲಾಮಾ, ಮುಲಾಮ್ಮಾ] 
ಮುಲಾವು 'ಮುಲಾಮು' ನೋ. 
ಮುಲು (ನಾ). (ಹುಳುಗಳು ಹರಿದಾಡುವುದನ್ನು 


ಲವ: 


ಸೂಚಿಸುವ) 


4 


೭೨೮೯ 


ಗುಟ್ಟು 


ಒಂದು ಅನುಕರಣಶಬ್ದ: 'ಮುಲುಗುಟ್ಟು' ಪರಾ. 
ಮುಲುಮುಲು (ದ್ವಿರುಕ್ತಿ) 2 ಇರು! ನ ಹತ್ತಿರೆ ನಿಂತದ್ದರಿಂದ 

ಕಾಲುಮೇಲೆಲ್ಲೂ ಇರುವೆಗಳು ಮಂಲುವಖಲು ಅಂತ ಹತ್ತಿಬಿಟ್ಟುವು (60). 
ಮುಲುಕ್ಕು. ಮುಕ್ಕು. ಮುಲುಗು, ಮುಲ್ಲು, ಮೂಲಗು. 

ಮೂಲುಗು (ಕ್ರಿ). ೧. ಹೆರಿಗೆಯ ಸಮಯದಲ್ಲಿ ಬೇನೆಯನ್ನು 

ತಾಳಲಾರದೆ ತಿಣುಕು. -. ಮುಕ್ಕಿರಿ: “ಮಂಲುಕು  ಪ್ರಸವನ 
ಕ್ರಿಯಾಯಾಂ? (ಕಮರ) : ಮಖಲುಕಿ ' ಬೆಳಗನ್ನೆಗ ಬಸುಜಕಿಯಸುಗಳೆದ 
ಕೂಸಂ ಹೆಳುವ ತೆಜದಿಂ ಎನ್ನಿರವಳಿದು ನಿಃಫಲವೆನಿಸಿತಲ್ಲಾ 

(24%: ೫೬-೦೫): ತಲೆ ಮೆಟ್ಟೆ ಮಜಕಿಯಿರೆ ಗರ್ಭಭಾರದಿ ಹುಲ್ಲೆ 
ರ್ತಿದುದು ಬೇನೆ ಮಸಗಿ (ನಾಗಳು. ೦೩-೪): ಮರುಲುಕಿ ಬೇನೆ 
ಯೊಳಿರುವ ಪುಲ್ಲೆಯ ಕಂಡು (ಇಗ. 0೩-೨೪). ೨. ಹೆಚ್ಚಾದ ವ್ಯಥೆ. 
ತಳಮಳ ಮುಂತಾದುವುಗಳಿಂದ ಸಣ್ಣದನಿಯಲ್ಲಿ ನರಳು: ಮಾಚಿಕಬ್ಬೈ 
; ವೇಕಪ್ಪಯ್ಮನವರು ಮುಲುಕುತ್ತಾ 

ಒರೆ. ೪) : ಹನುಮಪ್ಪ ಮೂಕನಂತೆ 
ಮುಲುರುತ್ತಾ ಕೂತನು (60884 ೬೨)- ೩. ಭಾರವಾದ ವಸ್ತುವನ್ನು 
ಎತ್ತುವ ಮೊದಲಾದ ಹೆಚ್ಚು ಶ್ರಮಸಾಧ್ಯವಾದ ಕೆಲಸಗಳನ್ನು 
ಮಾಡುವಾಗ ಆಯಾಸದಿಂದ ಕೂಗು, - ಧ್ವನಿಮಾಡು.: (೫ನಕೋ: 
&೩)- ೪. ಸರಿ; ಚಲಿಸು; ಕದಲು: "ಅಲುಗು... ಮಿಸುಕು, 
ಮರುಲುಕ್ಕು ಸರಿ” (ಕಂಪುಹು. ೩6); ಎರಡು ಕಡೆ ಹೊರ್ಜಿಗಳಿಗೂ ಪೊರ್ತಾ 
ಜನ ನಿಂತು. . . ಹೆದ್ದ ಕೊಡದೆ ಹೋದರೆ ಈ ತೇರು ಮುಲುಕುವುದಿಲ್ಲ 
(ಗಳುರಾ, ೬). / ಮುಕ್ಕು : ಹ, ಆ ವೃದ್ಧರು ತಮ್ಮ ಕೈಯಲ್ಲಿದ್ದ 
ಚೀಲದ ಭಾರದಿಂದಾಗಿ ನಡೆಯಲಾರದೆ ಮುಕ್ಕುತ್ತಿದ್ದರು (648): 
ಮುಲುಗು: ೨, ಅಲರ್ದ ಚಂಪಕವೃಕ್ಷಕೆರಗಿಯಳವಳಿದಯಳಿಬಳಗೆದಂದದಲಿ 
ಮುಲುಗುತ ಬರ್ಪಯರೆಜೀವಿಗಳೆ ನೋಡಿ (ನರೋ. ೦೨-೪೭); ಲಲನೆ 
ಯರಿಗೆಳೆಯರ್ಕಳಿಗೆ ವೃದ್ಧರಿಗೆ ಬೇನೆಗಳು ಮುಸುಂಕಿದವು . , . ಮುಲು 
ಗುವ ಪಲುಂಬುವ ನರಳ್ವ ಹೊಯಿಕೊಳ್ಳ 'ಬೊಬ್ಬಾಟವಿಡಿದುದಾಗ (ಕುಂತ. 
60-31): ಒಳಗೆ ಹಾಸಿಗೆಯ ಮೇಲೆ ನವಾಬರು ಸಣ್ಣಗೆ ಮುಲುಗುತ್ತಾ 
ಮಗ್ಗುಲಿಗೆ ತಿರುಗಿದರು (ಊಂತ್‌- 00)-, ಮಲ್ಲು: ಬಿ, ಹೆರುವ ವೇದನೆ 
ಯಿಂದ ಮುಲ್ಗುವಳರೆಸಿ(ಇರ್ಕಾು- ೩). ಮೂಲಗು:; ೨. “ಮೂಲಗಿಸು' 
ಪರಾ. ಮೂಲುಗು : (4). 

[ದೇ.॥ ತವಾ. ಮುಕ್ಕು ; ಮಲ. ಮುಕ್ಕು. ಮೂಲುಕ ; ತುಳು, 
ಮುಕ್ಕುರು ; ತೆಲು. ಮುಕ್ಕು. ಮುಲುಗು, ಮೂಲ್ಲು ; ಕೋಲಾ, 
; 'ಕೋತ. ತೊದ. ಮುಕ್‌] 
ಮುಲುಕ್ಯು (ನಾ). ೧. ಹೆರಿಗೆಯ ಸಮಯದಲ್ಲಿ ನೋವಿನಿಂದ ಮುಕ್ಕಿರಿ 

ಯುವಿಕೆ.--ತಿಣುಕುವಿಕೆ : “ಪ್ರಸವವೇದನವಸಹ್ಯತ್ವ ಮುಲುಕೆಂದಕ್ಕು” 

(ರರ್ಮಿಮುಂ. ಆರು ಹತ್ತವಳಿಗೆ ಮೂರು ಹೆತ್ತವಳು ಮುಲುಕು ಕಲಿಸಿದಳುತೆ 

(ಇಾರಿ)- ವಿ. ನರಳುವಿಕೆ: ನರಳಾಟ: ಒದ್ದಾಟ: ಮರುಕ್ಷಣವೇ ... 

ಜೀವ ಸಂಕಟದಿಂದ ನರಳುವ ಕೊನೆಯಿರದ ಮುಲುಕು (ನಾಥ. ಊ)- 

[ಆಮುಲುಕ್ಕು. /ಮಲ. ಮೂಳಲ್‌; ತೆಲು. ಮೂಲುಗು, ಮೂಲ್ಗು ಶೆ 
ಮುಲುಕ್ಕು ' ಮುಲ್ಕಿ ' ನೋ. 
ಮುಲುಖ ' ಮುಲ್ಕಿ' ನೋ, 
ಮುಲುಖು ' ಮುಲ್ಕಿ” ನೋ. 


ಮೂಲ್‌ 
ಮೂಲ್ಸ್‌ 


ಸ (0 
ಮುಲುಗುಟ್ಟು (ಕ್ರಿ). ೧- ಹುಳುಗಳು ಒತ್ತೊತ್ತಾಗಿ ಹರಿ,-ಸರಿದಾಡು ; 


ತೇವವಿರುವ ಸ್ಮಳಿದಲ್ಲಿ ಗೆನ್ನಲುಹುಳುಗಳು 'ಮುಲುಗುಟ್ಟುತ್ತಿರುತ್ತವೆ 


ಮುಲುವುನ್ನೆ 


(693)- ೨. ಹುಳುಗಳು ಮೈಮೇಲೆ ಪರಿದಾಡಿದಂತೆ ಭಾಸವಾಗು : 
ಬೆಳಗ್ಗೆ ಕೈ ಮೇಲೆ ಹಲ್ಲಿ ಬಿದ್ದಿದ್ದು ಆ ಜಾಗ ಇಸ್ನೂ ಮುಲುಗುಟ್ಟುತ್ತಾ 
ಇದೆ (6). , ೩. (ಆಲು) ಪರದಾಡು; ಚಣವಡಿಸು: ಎಳ 
ಜ್ಯೂರಿಗಳಿಗೂ ಆಯಾಸವಾಗಿತ್ತು; ಯಾವುದಾದರೊಂದು ನಿರ್ಣಯಕ್ಕೆ 
ಬಂದು. ತಮಗೆ ಬಿಡುಗಡೆಯಾದರೆ ಸಾಕೆಂದು ಮುಲುಗುಟ್ಟುತ್ತಿದ್ದರು. 
(ಕಿತ: ೦೦) ; ಸೈಕೆ. ನಿಶ್ಚೇತನಳಾಗಿ ನೆಲದ ಮೇಲೆ ಬಿದ್ದು. ಮುಲು 
ಗುಟ್ಟುತ್ತಾ .., ೬ ನಿಟ್ಟಿಸಿದಳು. (ಕಾ. ೪0). [ಮುಲು ಕುಟ್ಟು] 
ಮುಲುವುನ್ನೆ (ನಾ): ಒಂದು ಬಗೆಯ ಔಷಧೀಸಸ್ಯ : ಹಿಪ್ಪಲಿ . - - 
ಮುಲುವುನ್ನೆಬೇರು. ನೆಲಗುಳ್ಳ. ಕೊನ್ನಾರಿಗೆಡ್ಡೆ ಇವನ್ನು ಕಜಾಯವಿಟ್ಟು 
ಕೊಡಲು ಕಾಸ... ಛರ್ದಿ ಸಹ ಗುಣವಾಗುವುವು (ಸಳನ್ಮಿ- ಶಂ. ಇಲಿ. 
[21 
ಮುಲ್ಕಿ. ಮುಲಕಿ, ಮುಲಖ, ಮುಲುಕ್ಕು: ಮುಲುಖ., ಮುಲುಖು 

(ಗು). ೧. ಕಂದಾಯಕ್ಕೆ ' ಸಂಬಂಧಿಸಿದ ; ಕಂದಾಯದ : ಅಲ್ಲಿಂದ 

ಮುಂದೆ ಮುಲ್ಕೀಕಚೇರಿಗಳ ಸಮೂಹದಲ್ಲಿ ಪ್ರವೇಶಿಸಿದರು (ಕೃತಕ್ಕೆ. ೬೪)- 

೨. ದೇಶೀಯ; ಸ್ಥಳೀಯ: (6): (ನಾ)- ೩. ರೆಎನ್ಕೂ 

ಇಲಾಖೆಗೆ ಸಂಬಂಧಿಸಿದುದು ; ಕಂದಾಯದ ವಿಷಯಕ್ಕೆ 

ಸೇರಿದುದು : ಈ ಕೋರ್ಟಿನಲ್ಲಿಯೇ - . , ಮುಲ್ಕಿ ಎಂದರೆ ರೆಎನ್ಕೂ 
ಜಾಬಿನಲ್ಲಿ, ರೈತರು ಮುಂತಾದವರ ಫಿರ್ಯಾದುಗಳನ್ನು ಸಹ ವ್ಯಾಸ 
ರಾಯರು ಕೇಳಿ ವೃಮ್ಥೆ ಮಾಡುತ್ತಿದ್ದರು (ಮಹಾರ. 13: 36); ಮುಲ್ಕಿ 
ಮತ್ತ ನ್ಯಾಯಖಾತೆಯಲ್ಲಿ ಕಂಡುಬಂದ ಈ ಮನುಷ್ಯಸ್ವಭಾವವೇ ದಂಡಿನಲ್ಲಿ 
ಇನ್ನೊ ಹೆಚ್ಚಿನ ಸ್ವರೂಪದಲ್ಲಿ. ಅನುಭವಕ್ಕೆ ಬಂದರೆ ಸೊಳಜಿಗವೇನು ? 

(ಈತ: ಇ). ೪. ಮಾಧ್ಯಮಿಕಶಾಲೆಯ ಕೊನೆಯ ವರ್ಗದ ಪರೀಕ್ಷೆ: 

ನೀನು ಹೇಗಾದರೂ ಮುಲ್ಕಿ ಆಗಿರುವಿ. ಆದರ ಬಲದಿಂದ ಎಲ್ಲಿಯಾದರೂ 

ಶಿಕ್ಷಕನಾಗಿ ಬಾಳು (ತ್ಮಂ- ೬) ; ಹುಡುಗಿಯರಿಗೆ ಇಂಗ್ಲೀಷ್‌ ಬೇಡವೇ 

ಬೇಡ. ಮುಲ್ಕೀ ಪಾಸಾದರೆ ಸಾಕು (ನೂಕುರಾ. 6೬). ಮುಲಕಿ: ೧. 

ಮುಲಕೀ ಕೆಲಸವು 'ಯೋಗ್ಯರೀತಿಯಿಂದ ನಡೆದಿರುವದೆಯದನ್ನು ಪ್ರತ್ಯಕ್ಷ 
ವಾಗಿ ನೋಡಬೇಕು (೩೫ಾಠೂ- ೩೬) ವಿ. ಸರಕಾರದವರು ಕಾದಿಟ್ಟ ಅಡವಿಯ 
ನೆರೆಹೊರೆಯ ಊರವರಿಗೆ ಮುಲಕೀ ಅಧಿಕಾರಿಗಳು ಅಡವಿಗೆ ಬೆಂಕಿ ಪತ್ತ 
ಗೊಡಬಾರದೆಂತ (ಆಗಾಗ್ಗೆ ತಿಳಿಸುತ್ತಿರಬೇರು. (ಮಂ: ೩-9) - ಉ 
ನೆರೆಮನೆ ಪುಂಡ್ಕಾ . -. ಈ ಸಲಮಃಲಕಿ ಕುಂತಾನಂ (ಉಂ. ೪). 
ಮುಲಖ;; ಹ. ಸ್ಥಳ; ಪ್ರದೇಶ : ನಮ್ಮ ಪ್ರೇಮಚಂದ ಈಗೀಗ ಮಾರ 
ವಾಡಿ ಮುಲವ ಬಿಟ್ಟ ಬಂದಾವ* : (ಕೂಗೋ: 92); ಇದು ಜಾಲಿ ನಿಮ್ಮ 
ಮುಲಖದಾಗ್‌ ಬಹುತ್‌ ಅದಾವ್‌ (ಶೋಟಿತೀ. 30). ಮುಲುಕ್ಕು: ಸ. 
ಟೇಪುಸುಲ್ಲೂನರ. ಕಡೆಯ ಮನುಷ್ಯರು ತಮ್ಮ ಮುಲುಕಿನಲ್ಲಿ ಬರಲಿಕ್ಕೆ ಬಿಡದ 
ಹಾಗೆ: ಬಂದುಬಸ್ತು ಮಾಡುವದು (ಊಕೇಂದ್ರ- ಇ. ಮುಲುಖ: ೫. 
ನೃಸಿಂಹವಾಡಿಯು ಕೊಲ್ಲಾಪುರದ ಛತ್ರಪತಿಗಳ ಜಹಗೀರಿನ ವಂುಲುಖ 
ವಾಗಿದ್ದು, ವಾಡಿಯ ಸುತ್ತಮುತ್ತಲು , .. ಬ್ರಿಟಶಸ್ಥಿ ಮೆಯೂ 
ಇರುತ್ತದೆ `(ರೇಕ6. 30). ಮುಲುಖು : ೫. ನಾನೀಗ .ಏನಾದರೂ 
ದುಡುಕಿದರೆ. ಬಂತು ಪ್ರಾಣಕ್ಕೆ ಸಂಚಕಾರ! ಅಯ್ಯೋ, ಇದು ಮಹಮ್ಮ 
ದೀಯರ : ಮುಲುಖಾಗಿದ್ದರೆ ! (೫೦. ೦6೦). 

,ಮುಲ್ಕೀಪರೀಕ್ಷೆ, ಮುಲಕೀಪರೀಕ್ಷೆ. ಎ ಮಾಧ್ಯಮಿಕ ಶಾಲೆಯ 
ಕೊನೆಯ ವರ್ಗದ ಪರೀಕ್ಷೆ : . ಶಿಶುನಾಳಶರೀಫಸಾಹೇಬರು . , . ಕನ್ನಡ 
ಮುಲ್ಕೀಪರೀಕ್ಷೆಯವರೆಗೆ ಅಧ್ಯಯನಮಾಡಿದರು (ಕ85- ೩೬) ;: ಜಯಳ 
ವಿದ್ಮಾವ್ಯಾಸಂಗವು ಮುಲ್ಕೀಪರೀಕ್ಷೆಯ ವರೆಗೆ - , . ಸಾಗಿತ್ತ (ಶಾನಿತ- ೦೦); 
ಸುಮತಿಗೆ ಈಗ ೨೦ ವರುಷ ವಯಸ್ಸು. ಕನ್ನಡ ಮುಲಕೀಪರೀಕ್ಷೆ ಪಾಸಾಗಿ 
» « * ಶಿಕ್ಷಕಿಯಾಗಿದ್ದಾಳೆ. (ಅಕೋ: ೩೬)- 


೭೨೯೦ ಮುಲುಕ 


ಮುಲ 
ಮುಲ 


[+ ಅರ, ಕೃ ಹಂ. ಮುಲಕೀ- ಮುಂಲ್ಕೀ; ಮರಾ. ಮುಲಕೀ, 
ಮುಲಖೀ. ಮುಲಕ; ಮುಲೂಪ್‌, ಮುದ್ಯೀ ] 

ಮುಲ್ಕಿಖಾತೆ (ನಾ). ಕಂದಾಯದ ವಿಭಾಗ : 
ಇನು. . ಮುಲ್ಕಿಖಾತೆಯಲ್ಲಿ ಗುಮಾಸ್ತೆಯ 
ಸರಿಯಾಗಿ ಮಾಡಬೇಕೆಂಬುದನ್ನು ಕಲಿತುಕೊಂಡೆನು 

[ಮುಲ್ಕಿ 4. ಖಾತ್ಮೆ] 

ಮುಲ್ಕೀಪರೀಕ್ಷೈೆ " ಮುಲ್ಕಿ” ಪರಾ. 

ಮುಲ್ಲ ` ಮುಲುಕ್ಕು' ನೋ. 

ಮುಲ್ತಾನಿ (ಗು). ೧.(ಆಲಂ) ದೊಡ್ಡಸ್ತಿಕೆಯ ; ಖೆಡಂಬರದ : ತವರನ್ನು 
ಬಾಯಿತುಂಬಾ ಹಳಿಯೋದಿಕ್ಕೆ ಬರುತ್ತಲ್ವೆ ನಿಮಗೆ ಬಾಯುದ್ದ ? ನೋಡ 
ಬೇಕಾಗಿತ್ತು, ನೀವು ಮಾಡಿದ ಮುಲ್ತಾನೀ ಅಳಿಯತನವನ್ನು (ರಚಸ. ೩) - 
(ನಾ). ೨. ಮುಲ್ತಾನವೆಂಬ ದೇಶ ಮತ್ತು ಅಲ್ಲಿಗೆ ಸಂಬಂಧಿಸಿದ 
ವ್ಯ ಕ್ರಿ: ಮಂಲ್ತಾನೀ' ಎಂಬ ಪೂರ್ವರ್ಪುಯಾದೇಶವ ಯವನರ ಫುರದ 
ನಿವಾಸಿ (ಪೂತರೀ- ೩೦). ಹಿ: [ಸಂಗೀತ] ಒಂದು ರಾಗದ ಹೆಸರು; 
ಬಿಲಾವಲ್‌ ಮುಲ್ತಾನಿ ರಾಮಕಲಿ ರಾಗಗಳು ಕ್ಷಯರೋಗವನ್ನು . 
ಗಂಣಪಡಿಸುವುಮೆಬ ಭಾವನೆ 'ಉತ್ತರಭಾರತದಲ್ಲಿದೆ (ಕಾರರ. ೫೪) ; 
ಗೌಡಿಯಂ ರುಮಕ್ರೀಮೇಲದಲ್ಲಿ ಹುಟ್ಟೆದೆ . . . ಮುಲ್ದಾನೀರಾಗವು ಇದರ 
ಪೂರ್ವೀಕ (ಕಂತ: ೩6): [- ಹಿಂ. ಮರಾ. ಮುಲತಾನೀ] 

ಮುಲ್ಲ" ಮುಲ್ಲಾ' ನೋ. 

ಮುಲ್ಲಂಗಿ ' ಮೂಲಂಗಿ ' ನೋ. 

ಮುಲ್ಲಗಿವಿ (ನಾ). ತಿರುಚಿಕೊಂಡಿರುವ ಕಿವಿ: ಮುರುಟುಗಿವಿ : ನಿನ್ನ 
ಒಂದು ಕಿವಿ ಆಗಲೇ, ಯಾರೋ ಕಿತ್ತು ಹಾಕ್ಕವರೆ (ಅದಕ್ಕೋಸ್ಕರವೇ 
ನನ್ನೂರ ಶಾನುಭೋಗರಿಗೆ “ಮುಲ್ಲಗಿವಿ ಶಾನುಭೋಗ" ಅಂತ ಅಡ್ಡ ಹೆಸ 
ಇತ್ತು) (ಕಕ್ಕೂರ. ೯) ; ಒಂದು ಕಿವಿ ಇರಲೇ ಇಲ್ಲ ಶಾನುಭೋಗರಿಗೆ. 
ಇನ್ನೊಂದು ಮುಲ್ಲಗಿವಿಯಾಗಿತ್ತೂ (ತಕ್ಕೂರು. ೦೬೦)- [ಮುಲ್ಲ 4 ಕಿಮಿ] 

ಮುಲ್ಲಶಾಸ್ತ್ರ ` ಮುಲ್ಲಾಶಾಸ್ತ್ರ' ನೋ. 


ರೆಎನ್ಯೂಇಲಾಬೆ ; 
ಕೆಲಸವನ್ನು ಹೇಗೆ 


s (ಹೇಮಂತ. ೦೪)- 


ನಿನ್ನ 


ಮುಲ್ಲಾ * ಮುಲ್ಲ (ನಾ, ೧. ಮುಸಲ್ಮಾನರ ಧರ್ಮಗುರು: 
- ಮುಲ್ಲೂನು ಹೇಳುವುದನ್ನೋ ಅಥವಾ ಟಂರ್ಟರ್‌ ಪುರೋಹಿತ 
ಹೇಳುವುದನ್ನೋ ಕೇಳಿ (ಕರಣ. ೪). ೨. : ಆರಬ್ಬಿ. ಪಾರಸಿ 


ಮುಂತಾದ ಭಾಷೆಗಳನ್ನು ಹೇಳಿಕೊಡುವವನು ; ಮೌಲ್ವಿ : (೪. 
ಮುಲ್ಲ: ದಿ." ಮುಲ್ಲರಸಿಸ್ಟ್ರ ` ಪರಾ. (ಆರ. ಮನಿಲಾನಾ ; 
ಹಿಂ. ಮುಲ್ಲು, ಮರಾ. ಮುಲನಾ, ಮುಲಾನ್ಮಾ ಮುಲ್ಲಾ] 

ಮುಲ್ಲಾಶಾಸ್ತ್ರ, ಮಬಶಾಸ್ತ್ರ (ನಾ). ಮುಸಲ್ಮಾನರ ಧರ್ಮಗ್ರಂಥ: 

ೊರಾನು : ಕುಲವನು ವಿಸರಿಂ ಬಾಳುವರೆ. ಶ್ರೀವರ್ಧಮಾನವ್ಯ ೯ಳೆ 

ಮುಲ್ಲಾಶಾಸ್ತ್ರವಾದುದು ಸಕಲ ಸಮ್ಯಕ್ತ (೧೩ ಪು. 49-40) ; ಆ ದಿವಸ 
ಮಸೀತಿಯಲ್ಲಿ ನೀನು ಮುಲ್ಲಾಶಾಸ್ತ್ರ ಬದೆಷುದನ್ನು ನೀನು: ನನಗೆ ಮೊದಲು 
ತಿಳಿಸಲೇ ಇಲ್ಲ (ಈುತುಗ, 0೩). ಮುಲ್ಲಶಾಸ್ತ್ರ ; ಮುಲ್ನಶಾಸ್ತ್ರದ ನೆಲೆಯ 
ಗುಜುತಲ್‌ಯದೆ ಜಳ್ಳುಕೂಗನು ಕೂಗಿ ಬಗುಳಿ ಬಾಯಾಜುವಂಥ ಕಳ್ಳ 
ತುರುಕರಿಗೆಲ್ಲ.ವೀರಸ್ವರ್ಗನುಂಟೆ (೪04.0೬೪). [ಮುಲ್ಲಾ - ಶಾಸ್ತ್ರ] 

ಮುಲ್ಲಿ (ನಾ): (ಉಕ) ನಾಜೂಕು; ಸೂಕ್ಷ್ಮ: ನನ್ನೆ ಮಾತ ನೀ ನಡಸ 
ದಿದ್ದರೆ ನಿನ್ನ ಲಗ್ನ ಹ್ಯಾಂಗ ಆಗತದ ನೋಡತೀನಿ ವಿಶ್ಠಾನ್ನ ಮುಲ್ಲೀ ಮಾಡಿ 
ಕೂಡಸ್ತೀಧಿ (ಕತ. 11, 3೬) (+ ಅರ. ಮುರುಯಮ, 
ಮುಲಾಯಿಮ್‌ : ಹಿಂ. ಮುಲಾಯಮ್‌; ಮರಾ: ಮುಲಾಮು, 
ಮುಲಾಯವರ್‌ ] 

ಮುಲ್ಲುಕ, ಮುಲ್ಲೂಕ (ನಾ). ವಖಸಲ್ಮಾನ ಸೈನಿಕ ; ಮಹಮ್ಮದೀಯ 
ಯೋಧ: ಮೋಡಿಯ ಹರಿಗೆಯ ಭಟರು ನೇಜೆಯಗಳ - ನೀಡುತಿರುವ 


ಮುಲ್ಲೂಕ 


ಮುಲ್ಲುಕರ ಪಾಡುಗೆಡಿಸಿ ಹೊಯ್ದೂಲ್‌ಯಟ್ಟಿ ದೆಸೆದೆಸೆಗೋಡಿಸಿದುದ 
ನೇವೇಳ್ವೆ (ನಂ. 08-90). ಮುಲ್ಲೂಕೆ: ಶೆರಿಸಿದ ತಳವಾರ ರಾಮನ 
ಬೇಗದಿ ಕರಸಿದ ಮಲ್ಲ ಮುಲ್ಲೂಕರ (೧ರ: 6-೬5) - 
ಅರೆ. ಮುಲ್ಕ್‌; ಹಿಂ. ಮುಂಲುಕ್‌, ಮುಲ್ಕ್‌; ಮಠಾ. ಮುಲೂಕ್‌; 

ಮುಲೂಖ್‌ ಎ: ಪ್ರುಂತ, ರುಜ್ಯ, ದೇಶ 

ಮುಲ್ಲೂಕ " ಮುಲ್ಲುಕ ' ನೋ. 

ಮುಲ್ಲೋಕ “ಮೂಲೋಕ ' ನೋ. 

ಮುವಜ್ಜಲ್‌ (ನಾ). (ಮಹಮ್ಮದೀಯ ಕಾಯಿದೆ ಪ್ರಕಾರ) ಇಂತಿಷ್ಟು 
ವಾಯಿದೆಯೊಳಗೆ ಸಲ್ಲಿಸಬೇಕೆಂದು ನಿಗದಿಯಾಗುವ ಸ್ತ್ರೀಧನ : 
೧೦೩. ಕೇಳಿದೆ ಕೂಡಲೆ ಕೊಡಬೇಕಾದ ಮುವಜ್ಜಲ್‌ ಎಂಬ ಸ್ತ್ರೀಧನದ 
ಬಗ್ಗೆ ಒಬ್ಬ ಮಹಮ್ಮದೀಯನಿಂದ. ಮೂರು ವರ್ಷಗಳು ೧೦೪. ಮುಂದೆ 
ಯಾವ ಸಮಯದಲ್ಲಿಯಾದರೂ ಕೊಡಬೇಕಾದ ಮುವಜ್ಜಛ್‌ ಎಂಬ ಸ್ತ್ರೀ 
ಧನಕ್ಕಾಗಿ ಒಬ್ಬ ಮಹಮ್ಮದೀಯನಿಂದ. ಮೂರು ವರ್ಷಗಳು (ಗ್ರಾ: 
ar) ಪಾರ, ಮುಅಜ್ನಲ್‌, ಮುಅಜ್ಮಿಲ್‌] 

ಮುಮಾನೆ (ನಾ). ಮೂರು ಹಾನೆಗಳಷ್ಟು ಅಳತೆ: ಕೊಡಗಿಯ ಶಂಕರ 
ನಾರಾಯಣದೇವರಿಗೆ ಮುವಾನೆ ಆಕಿಯ ನಯಿವೇದ್ಯ (೫. 1x-ಸ 
906-೪; 1580). [ನಮೂಲು 2. ಪಾನೆ] 

ಮುವೊಲ್ಹೋಗೆ (ನಾ). ಒಂದು ಊರಿನ ಹೆಸರು: ತೊಟ್‌ಕ್ಕಾರಾಟ್ಟಿಉ 
ಪೆಕ್ಕವಿಯ ಮುನವೊಲ್ಬೋಗೆಯಕೂಡಲೂರೆ (ಎಕ. 118 (8). ಗುಂಡ್ಮುತೇ, 
೬೬-೩8; ಸು. 750). [?] 

ಮುವ್ವತ್ತು " ಮೂವತ್ತು” ನೋ. 

ಮುತಲ (ನಾ). ೧. ಒಂದು ಬಗೆಯ ಆಯುಧ ; ಗದೆ. ೨. ಒನಕೆ. 
೩. ದಂಡ; ಕೋಲು. [ಸಂ.] 

ಮುತಲ್ಪಿ (ನಾ)- ಗದೆಯನ್ನು ಧರಿಸಿರುವವನು ; ಗದಾಧರ; ಬಲ 
ರಾಮ. [ಸಂ. ಮುಂಶಲಿನ್‌] 

ಮುತಲ್ಕಿ (ನಾ). ೧. ಹಲ್ಲಿ: “ ಮಂಶ[ಕಾ-ಸ]ಲಿ ಗೃಹಗೋಧಿರಂ ಗೃಹ 
ಪಿಕಂ. ಡಲ್ಲಿಯದು” (ಮಂಗಣ: ೪): ವಿ. ಒಂದು ಬಗೆಯ 
ಸಸ್ಯ ; * ನೆಲತಾಳೆ” (444: ೪). [೫೦. ಮುಶಲೀ] 

ಮುಂತಲಿಕೆ (ನಾ). ೧. ಹಲ್ಲಿ; ಗೌಳ. ೨. ಹಲ್ಲಿಯ ಜಾತಿಗೆ ಸೇರಿದ 
ಒಂದು ಬಗೆಯ ಪ್ರಾಣಿ ; ಉಡು 2:“ಗೋಧಂ ಮುಶಲಿಕಾಖ್ಯಮೆನಲುಡು 
ವೆನಿಕ್ಕುಂ” (ತುಂಗಣಾ, 96-00)- [ಸಂ. ಮುಶಲಿಕಾ) 

ಮುಶಾಯಿರಾ " ಮುಶೈರಾ ` ನೋ. 

ಮುಶಿ "ಮೂಸೆ? ನೋ. 

ಮುಶೀರಿ (ನಾ). ಸಿಂಹಾಸನ (2): ಮುತ್ತು ಮಾಣಿಕ ರತ್ನ ವಜ್ರ 
ವೈಡೂರ್ಯದಿಂದರ್ಶಿಯ ಮೈದೊಡವುಗಳನಿತ್ತೂ, ಹಳ್ಳರಿಕೆ ಹಲ್ಲಣ. ಸಮ 
ಕಟ್ಟಿನು ಎತ್ತಬಾರದ ಮುಶೀರಿಯನು ತರಿಸಿಕೊಟ್ಟು (ಅನಖ೫ಂ ೩-೦೪), 

1p ಇದು "ಔಶೀರ" ಎಂಬುದರ ಅಪಲಿಖಿತವಿರಬಹುದು] 

ಮುಕೈೆರಾ. ಮುಶಾಯಿರಾ (ನಾ). ಅನೇಕ ಕವಿಗಳು ಒಂದೆಡೆ ಸೇರಿ 
ತಮ್ಮ ತಮ್ಮ ಕವಿತೆಗಳನ್ನು ವಾಚನ ಮಾಡುವ ಸಭೆ; ಕವಿ 
ಗೋಷ್ಠಿ : ಈವತ್ತು ಸಂಜಿ ರವೀಂದ್ರಕಲಾಕ್ಷೇತ್ರದಲ್ಲಿ ಪ್ರಖ್ಯಾತಕವಿಗಳ 
ಮುಶೈಂಾ ನಡೆಯಲಿದೆ (ಕೂ): ಮುಶಾಯಿರಾ : ನಮ್ಮ, ಭಾಷೆಯಲ್ಲಿ 
ತೀರ ಹೊಂದಿಕೊಂಡು ಹೋದೆ . . ಬ್ಹಗಳೆಂದರೆ. ಕಚೇರಿ: ಮುಶಾ 
ಯಿರಾ, ಗೈರಮರ್ಜಿ (ಇಡೆ. ೦೬೬). 

[-ಅರ. ಮುಶಾಲರಹ್‌ ; ಹಿಂ. ಮುಶಾಯರಾ] 
ಮುಷಕರ * ಮುಷ್ಕರ, ` ನೋ- 
ಮುಹಿತ (ಗು). ೧. ಕದಿಯಲ್ಪಟ್ಟ: ಕಳುವಾದ: ಶಿ. ಕಳೆದು 


೭೨೯೧ 


15 


ಮುಷ್ಕರ, 


ನೀಗಿದ ;: ಸೂರೆಹೋದ: ಹಯುಕಂಠನುರಃಕಮಳಾಲ 
ಯದೆಂ ಸಿರಿ ಸಂಜೆಪೊಟ್ಟು ಬರೆ ಮುಷಿತಸುಖೋದಯೆಯಾಗಿ ಪುಗಿಸಿ 
ತದ್ವೀತಿಯಿಂದೆ ಮುಚ್ಚುವವೊಲಾಯ್ತೂ ನಳಿನನಿಕೋಚಂ (ನರ್ಧಪು. 6-3೪)- 
೩, ನಾಶಮಾಡಿದ; ಧ್ವಂಸಗೊಳಿಸಿದ. ೪. ಸುತ್ತುವರಿದ , 
ಮುತ್ತಲ್ಪಟ್ಟಿ. (ನಾ). ೫. ಕಳುವಾದುದು; ಕದ್ದೊಯ್ದುದು : 
"" ಮೂಹಿತಂ, ಮುಷಿತು ೨ ಕದಿಯಲ್ಪಟ್ಟದ್ದು * (ಜಾಂ. ೩೪). 
೬. ಕದಿಯುವುದು ; ಕಳ್ಳತನ. [ಸಂ.] 

ಮಂಷ್ಕ (ನಾ). ೧- ಅಂಡ; ವೃಷಣ; `' ಮುಷ್ಕಂ: ಅಂಡ; , 
ಮುಚ್ಚಿ - ಈ ೬ ಅಂಡಂ "' (ಹಾಯು. 6.486) ;' ತಲೆ ಮೇಷಂ - . . 
ವೃಶ್ಚಿಕವಸಶಿ ಗುದಂ ಮೇಹನಂ ಚಾಪ ಸಂಭ್ರೂನಿಳಯಂ ಮಂಷ್ಯಂ 
ಮೃಗಾಖ್ಯಂ ಕಟಿಫಟವುರು ಮಾನೋದಯಂ ಬಾಲಮಕ್ಕುಂ (ಕಾಕತಿ, 
೫-೩); ಆ ಮಂಹಾಮುನಿಯ ಶಾಪದೊಳಿಂದ್ರ ಮುಷ್ಕಾಂಡರಹಿತಘೋರಾ 
ಕೃತಿಯನು ತಾಮಸದೊಳಾಳ್ತು (ನೀಣಣ. ೦-೧೬-೧): ವಿ. ಒಂದು 
ಬಗೆಯ ಮರ ; ಮೊಕ್ಕೆ- [ಂ,] 

ಮುಪ್ಕಳ (ನಾ). ೧. - ಮುಷ್ಕ೧.' ೨೫ ಮುಷ್ಕೆ ೨: “ಗೋಲೀಢಃ 
೬... ಮೋಕ್ಷಃ, ಮುಷ್ಕಕಃ ಎ ೬ ಮೊಕ್ಕೇಮರದ ಹೆಸರು“ (ಸರ್ಕಾ. 
030): [ಸಂ.) 

ಮುಷ್ಕರ್ಕ. ಮುಷಕರೆ (ನಾ). ೧. ಷಟ; ಮೊಂಡೆತನ; ಆಗ್ರಹ: 
ಉಣುವಾಗ ಪೀನಘಂಟೆಗಳುಳಿದು ಬತ್ತಿಗಳಾನಿಸುತ ಕರ್ಣದಲಿ ಕಾಲವ 
ಸಂನಗಾಯ್ಡಿಹರೆಲ್ಲ. ಭವ್ಯರು ಮುಷ್ಕರಗಳೀದ (64. «೨೪. ೨. 
ಸೊಕ್ಕು ; ದುರಹಂಕಾರ : ()- ೩. ಯಾವುದೇ ಸಂಘ' ಅಥವಾ 
ಸಂಸ್ಥೆಯ ಕೆಲಸಗಾರರು, ವಿದ್ಯಾರ್ಥಿಗಳು ಮುಂತಾದವರು ತಮ್ಮ 
ಬೇಡಿಕೆಗಳು ಮನವಿಗಳಿಂದ ಈಡೇರದಿದ್ದಾಗ ಅವನ್ನು ಕಾರ್ಯಗತ 
ಮಾಡಿಸುವ ಉದ್ದೇಶದಿಂದ ಮೂಲಸಂಸ್ಥೆಯ ವಿರುದ್ಧವಾಗಿ 
ಹೂಡುವ ಸಂಪು. ಚಳುವಳಿ : ಎಷ್ಟೇ ಕಷ್ಟ ಬಂದರೂ ಮುಷ್ಕರ 
ಗಳನ್ನು ಹಿಡಿಯದೆ ತಮ್ಮ ನ್ಯಾಯವಾದ ಬೇಡಿಕೆಗಳನ್ನು ಶಾಂತರೀತಿಯಲ್ಲಿ 
ನಡೆಯಬೇಕು (ಕಾಗೃಶಿ: ೪ ನೊರಂತೂಳು) ; ಈ ವರ್ಷ ಮುಷ್ಕರದ. ಪರಿ 
ಣಾದುವಾಗಿ ಮಾಲೀಕ ಅವನನ್ನು ವಜಾಮಾಡಿದ್ದನು (ಕೃಸರು- ೦೫೪). 
ಮುಪಕರ ; ೧. ವೆಂಕಟ್ರುವಜಾಸ್ತಿಗಳುಗೆ. . . ನಾಲ್ಕು'ತಡವೆ ಪ್ರವರ್ತಿ 
ಆಗಿ ತೀರಿ `'ಹೋದದ್ರಿಂದ ಅವರ ಕುಟುಂಬ ಸಹಗಮನ ಮಾಡಬೇಕೆಂಬದಾಗಿ 
ಯಾರು ಹೇಳಿದಾಗ್ಳು ಕೇಳದೆ , ವುಷಕರ ಮಾಡಿಕೊಂಡು ಅಪ್ಪೆಣೆ ಕೊಡ್ಡಿ 
ಬೇಕೆಂಬದಾಗಿ ಯಿದಾರೆ (ಮ್ಮಳ0. 046% ೫-೭ ; 1895)... 

ಮುಪ್ಕರ ಹಿಡಿ ಇ ೧. ಹಟಹಿಡಿ ; ಆಗ್ರಹಪಡಿಸು: ನನ್ನ ಮನೆ, 

ಯವಳು : . - ನನ್ನೊಡನೆ ಬಂದೇ' ತೀರುತ್ತೇನೆಂದು. ಮುಷ್ಕರ ಹಿಡಿ 
ದಿದ್ಧಾಳೆ (ಕುಖ್ಯಕು- ಇ): ೨- ಸಂಪು ಹೂಡು; ಸತ್ಯಾಗ್ರಹವನ್ನು 
ಆರಂಭಿಸು :. ಪರೀಕ್ಷೆಗಳನ್ನು. ಮುಂದೂಡಬೇಕೆಂದು ವಿದ್ಯುರ್ಥಿಗಳು 
ಮುಷ್ಕರ ಹಿಡಿದಿದ್ದಾರೆ (69) ೩. (ವಿರೋಧದಿಂದ) ಕಾರ್ಯವನ್ನು 
ನಿಲ್ಲಿಸು ; ಅಸಹಕಾರವನ್ನು ಸೂಚಿಸು : ಮೇಲಕ್ಕೆ ಅಡರುವು ಧೂಮ 
ಸ್ತೋಮವನ್ನು : ಮೂಗು ಬಾಯಿಗಳು ಮುಷ್ಕರ ಹಿಡಿಯುವ ತನಕ ಹೀರಿ 

. ಮಂತ್ರ ಜಪಿಸಿದೆ (ಹರಿರು. ೩೪). ಮುಷ್ಕರ ಹೂಡು ಎ. 

ಮುಷ್ಕರ ಹಿಡಿ ೨: ಕೆಲಸಗಾರರಿಗಂತೂ ಏನೂ ಉಪಯೋಗವಾಗಲಿಲ್ಲ. 

ಅಸಮಾಧಾನವಾದಾಗ ಮುಷ್ಕರ ಹೂಡುವುದೊಂದೇ ಅವರಿಗಿದ್ದ ದಾರಿ 

(80,59: ೬೪). [ದೇ.॥ ತಮಿ. ಮುಷ್ಕರಮ್‌, ಮುಕ್ಕರಮ್‌; ಮಲ. 

ಮುಷ್ಯರಮ್‌, ಮುಷ್ಕುಎಬಲ; ತೆಲು. ಮುಷ್ಕರ] 


ಜೆ 
ಹೋದ: 


ಹೀರಿ... 


ಮುಷ್ಕರ (ನಾ). ಗಂಗರ' ಒಬ್ಬ ರಾಜನ ಹೆಸರು: ಶ್ರೀಮತ್ಕೊಂಗಣಿ 


ಪವೃದ್ಯರಾಜಸ್ಯ ಪ್ರಣಿತಮಂಷ್ಯರದ್ವಿತೀಯ ನಾಮಧೇಯಸ್ಕ ಸರ್ವವಎದ್ಕಾ 


ಮುಷ್ಕರಕಾರ ೭೨೯೨ ಮುಷ್ಟಿ 


ಪಾರಗಸ್ಯ ಸೂನೋಃ (ಎಕ. 79 (ಇ) ಶಾಮರಾ. ೩೪೭-೯; ಕೆಯ ಕತ); 
ಮುಷ್ಯರನಾಮಧೇಯಃ ತಸ್ಯ ಪತ್ರಃ ಚತುರ್ದಸವಿದ್ಯಾಸ್ಥಾನಾಧಿಗತ 
ವಿಮಲಮತಿಃ (ಎಕ. 717 (೫), ನ08ರ- ೪03-4; 904)- [7 
ಮುಷ್ಕರಕಾರ (ನಾ). ಸಂಪು ಹೂಡುವವನು ; ಚಳುವಳಿ ನಡೆಸುವವನು: 
ರಾಜಕೀಯಖೈದಿಗಳು, ಸವನಜವಾದಿಗಳು ಮತ್ತು ಮುಷ್ಕರಕಾರರು 
ಅಂಥವರು (ತ್ರಯ. ಇಂ). [ವಮಿಷ್ಕರ್ಕ 4 -- ಕಾರ್ಕ (ಎ ₹25] 
ಮುಷ್ಕಿ, ಮುಸಿಗೆ (ನಾ). ಕೈಗಳನ್ನು ಬೆನ್ನಿನ ಹಿಂಬದಿಗೆ ತಂದು 
ಕಟ್ಟುವಿಕೆ; ಹೆಡಮುರಿಗೆ : ನಿರ್ದಯವುಳ್ಳ ಆಳು ಆ ಕ್ಷಣ ಪೇಳಲಾಗ'ಕಟ್ಟ 
ಮುಕ್ಕಿಗಳನ್ನು ಬೇಡಿಯೊಲು ಬೇಗೆ ನವಾಬರ ಕಡೆ ಬಾರಿನವರು -. - , 
ಒಳಕ್ಕೆ ಬಂದು: ಆ ೬೦ ಮಂದಿಯನ್ನೂ ಹಿಡಿದು (ಕೂರ. 09) : ಮುಷ್ಯೀ 
ಕಟ್ಟಿ ಪಹರೆಯಲ್ಲ ಇರಿಸಿದರು. (ತಾ ಭಕ. ೨೨೦) ; ಬಾಚಿಗನನ್ನು ಹಿಡಿದು 
೬.೬೬ ಹಗ್ಗಗಳಿಂದ ಮುಷ್ಕೀಕಟ್ಟಿ .. - - 'ತಳ್ಳದರು (ಕಠಾನಂ- 11: ೦೦೦): 
ಮುಸಿಗೆ : "ಮುಸಿಗೆಬಿಗಿ' ಪರಾ. [?] 
ಮುಷ್ಕಿಲ್‌. ಮುಷ್ಕೀಲು (ನಾ). ಕಪ್ಪ ; ಕ್ಲೇಶ : ತೊಂದರೆ : ಬರುವ 
ಲಾಭದಲ್ಲಿ ಈ ದೊಡ್ಡ ಕುಟುಂಬದ. ಜಾನಬಚಾವದ ಕೆಲಸವೇ ಮುಷ್ಕಿಲ್‌ 
ಆಗಿತ್ತು (0ೀತತ- 1, 08೨) ; ನವಕರಿಯನ್ನು ಸಹಜಾಸಹಜೀ ಬಿಡುವದು 
ಮುಂಷ್ಕಿಲ್‌ (ನೀಕಪ- 11, ೩೨೪)- ಮುಷ್ಕೀಲು 2 ನಮ್ಮ ಸೀಮೆಗೆ ಒಂದು 
ತೃಣ ಬಾರದಂತೆ ಪಥಮಾರ್ಗವೆಲ್ಲಾ ಈ ಏಳು ಎಂಟು ತಿಂಗಳಿಂದ. ಬಂದರ 
ಮಾಡಿ, ಬಹಳ ಮುಷ್ಕೀಲು ಮಾಡಿದ್ದಾರೆ (ಗಾಶೇಂದ್ರ. 0೩೭)- 
1 ಅರ. ಮುಶ್ಶಿಲ್‌; 'ಹಿಂ. ಮುಶ್ಯಿಲ್‌, ಪಖಸ್ಕಿಲ್‌: ಮರಾ. 
ಮುಶಕೀಲ್‌, ಮುಶ್ಯೀಲ್‌. ಮುಸಕೀಲ್‌] 
ಮುಷ್ಕೀಲು * ಮುಷ್ಕಿಲ್‌ "ನೋ. 
ಮುಷ್ಟ, (ಗು). ೧- ಕದ್ದ ;.ಕಳವು ಮಾಡಿದ : ದೋಚಿದ: (ನಾ). ೨, 
ಕಳ್ಳತನ ; ಚೌರ್ಯ. [ಹಂ.] 
ಮುಷ್ಟ,. ಮುಟ್ಟಿಸ. ಮುಟ್ಟಸು (ನಾ). ಮಂತ್ರ : ಮಾಟ : ಅಭಿಚಾರ, 
ನೆಲ'ಸುಟ್ಟು ಬೆಲ್ಲ ಹಾಕಿದರೆ ಎಲ್ಲ ಮರೆತು ಹೋಗಿ ಸೇರಿದ ಮನೆಯನ್ನು 
'ಭೆಡುವುದಿಲ್ಲವಂತೆ . - . ಅಂತೂ ನೆಲ ಸುಟ್ಟು ಬೆಲ್ಲದನ್ನ ಹಾಕಿ ವೂಡಿದ 
*ಮಂಷ್ಠ' ಸುಳ್ಳಾಗಲಿಲ್ಲ (ಕಾಂತು. 083); ಅವಳು ಹೆರಿಗೆ ಮಾಡಿಸುವುದು 
ಎ. ದನಕರುಗಳಿಗೆ ಕಾಯಿಲೆಯಾದರೆ ಮುಷ್ಟ ಮಾಡುವುದು. . . - 
ಇತ್ಯಾದಿಗಳಲ್ಲಿ ತೊಡಗಿ ಜೀವನಯಾಪನೆ- ಮಾಡುತ್ತಿದ್ದಳು. (ಕರಿಕು. ೬೬೦)... 
; “ಬೇರು ಬಳ್ಳಿ ಗಳನ್ನು ತಂದು ಖಾಹಿಲೆಯಾದವರಿಗೆ ಮುಟ್ಟಸ 
ಮಾಡೋದು - ಏನಾದರೂ, ಸಮಯ ಉಳಿದರೆ. . ಜನಿವಾರ ಮಾಡ್ತ 
ಕೂರೋದು (ಕೊತ್ತಿ. ೫); ಹೀಗಾದರೂ ಇದು ಬದುಕಿಕೊಳ್ಳಲಿ ಎಂದು. 
ವಬಟ್ಟಿಸಮಾಡಿ ಕತ್ತಿಗೆ ಹತ್ತು ಬಗೆಯ ತಾಯಿತ ಕಟ್ಟಿ (ಕತ್ತಿ 0೬): 
ಮುಟ್ಟಸು:. ನಾಲ್ಕುದಿಕ್ಕಿಗೂ 'ಮುಟ್ಟಸು' ಮಾಡಿ ಕಟ್ಟಿದರಾಯಿತು. 
ಆಗ ಕದ್ದರೆ, ಕದ್ದವರು ರಕ್ತಕಾರಿ ಸಾಯುತ್ತಾರೆ (ಕುತಿಕೂ- ೦೭೪)- 
[ಇ ಸೂ. ಮುಷ್ಟಿ ?) 
ಮುಷ್ಟಾಮುಷ್ಟಿ (ನಾ): ಪರಸ್ಪರ ಮುಷ್ಟಿಗಳಿಂದ ಹೊಡೆದಾಡುವುದು ; 
ಗುದ್ದಾಟ: ಚೂಣಿಯಲಿ ನಾಯಕರು ಒಟ್ಟವಿಸಿ ಕೀಚಕನ ಮುರಿದರೆಯಟ್ಟಿ 
ಹೊಬ್ಬೆರೆ ಪುರಕೆ 'ಮುಷ್ಟಾಮುಖ್ಯಯಲಿ ಗುರು ಭೀಷ್ಮ ರವಿಸುತರಡ್ಡ 
ಗಟ್ಟಿದರೆ. ' (ಕಣಾಂ ೬೦೩. 38-4); ಕೇಶಾಕೇಶಿ ಬಳಿಕ ದಂತಾದಂತಿ 
ಯೆಂದೆನಿಪ್ಟಾ ಜೆಡಗಿನಿಂದೆಸೆವ ಮುಷ್ಸಾಮಂಸ್ಟಿಯಿಂ ಪೋರೆ ಪೊಡವಿ 
ಕಂಪಿಸೆ, , - ಆ ವೀರಭದ್ರಂ ಕೃತಕಫಣಿಗಳೀರ್ನರು ಭಾವು ಕಾದಿದರಲಾ 
[Ce [te 
ಮುಷ್ಟಿ. ಮುಪ್ಪೆ. ಮುಸುಟೆ. (ನು). ೧. ಒಂದು ಬಗೆಯ ಮರ : 
“ಗಿನಿಷೃಕ್ಷಃ- ಮೌಂಬ್ಬಿ” (ಒ6- 99). ಪಿ. ಒಲದು ಬಗೆಯ (ಸೊಪ್ಪಿನ) 


ಗಿಡ: ಬಹುಮೂತ್ರವಾಗಿ ಇರುವಂಥವರುಗಳಿಗೆ ಕೊಡುವ ಪಥ್ಯವರ್ಗಂಗಳ 
ಕ್ರಮವು . . . ಮಂಖ್ಟಿಯಸೊಪ್ಪು, ಮಜ್ಜಿಗೆ ೧ ಹೊನಗೊನ್ನೆ (ೈಶಿ- 
08೬). ಮುಷ್ಟೆ : ೨. “ದ್ಯುತಿಯೆನಲು ಮುಷ್ಟೆಯಕ್ಕು” (wore 
ಇ) "ಕಟುಕಾ ಎ ಮುಷ್ಟೆ,: ಕಡಸಿಗ” (೬3. ೨6). ಮಂಸುಟೆ ; 
೨. “ಮುಸುಟಿ - ಖುಕ್ಷಗಂಧೆ, ಛಗಲಾಂತಿ, “ವೇಗಿ, : ವೃದ್ಧವಾರಕ, 
ಜುಗ” (ಗಾಕರಾ- ೪) [ದೇ.॥ ತಮಿ. ಮುಚುಟ್ಟಿ ಘ ತೆಲು. ಮುಷ್ಟಿ, 
ಮುಸಿಂಡಿ: ಮುಸಿಡಿ- ಮುಸ್ಟಿ; ಪರ್ಜಿ, ಮೂಟಿ. / ಸಂ. ಮುಸಟೇ] 
ಮುಷ್ಟಿ (ನಾ). ೧. ಬೆರಳುಗಳನ್ನು ಮಡಿಚಿದ ಮುಂಗೈ ; ಮುಚ್ಚಿದ 
ಮುಂಗೈ; ಮುಟ್ಟಿಗೆ: “ ಹಿ(ಹಿ)ಡಿಕೆಯ್ಸಿದ ಕೆಯ್ಯ ಕುಡಿತೆಯಂ ಮುಬ್ಬ 
ಯೆಂಬುದು” (ತಗಡು: 66-46) ; ಅಬ್ಬರಿಸಿ ಬಲುಮುಷ್ಟಿಗಳ ನಭಕೆಬ್ಬಿ 
ಬತ ಕಯ್ಯ ಡುಕಿದರು ಸುರರುಬ್ಬಿರಿಯೆ ಸುಳಿಸಿದರು ಮುಷ್ಟಿಯ ಸೂಳು 
ಪಾಳಿನಲಿ (ಕೊರರಾ. ೪-೩- ರುಗರುಗಿಸೆ ಉಕ್ಷೇಯಕಂ ರಂಜಗೌರವಕೆ 
ಮುಬ್ಬಯಲಿ, ಛಂದೋಗಮನದಿಂದೆ ಮನದಿಂದೆ ನಡೆದರ್‌ '(ತತ್ಪಾಂಗ- 
೪-೨೪0): ವ. ಮಲ್ಲಯುದ್ಧದ ಒಂದು ವರಸೆ; ಮುಷ್ಟಿಯಿಂದ 
ಹೊಡೆಯುವಿಕೆ : ಗುದ್ದುವಿಕೆ : ಪಲತೆಆದ ಹೊಯ್ಲು ರಂಜಿಸೆ ಪಲತೆಅ 
ದೋಜೆಗಳ ತತಿಯೊಳಾಸನಗತಿಯೊಳು ಪಲತೆಅದ ಮುಸ್ಟಿಯೊಳು ನಿರ್ಮೈಳ 
ಮೆನೆ ತಿಳಿಪಲೈ ಬಿಟ್ಟೆ ದೇವಂ ಬಲ್ಲಂ (ಎಳ 21), ತಕ್ಕನಾ- ೦೭-೨೪; 2815 7): 
ಹೆೊದಜುಗಿಡಿಗಳ ಕೇಸುರಿಯ ಹಾರದಲಿ ಹರಿತಂದಹಿತ ದಳಪತಿಯೆದೆಯ 
ನೊದೆದುದು ನೆಲಕೆ ನಟ್ಟುದು ನಾಲ್ಕು ಮುಷ್ಟಿಯಲ್ಲಿ (ಕುನ್ಮಾತ: 4-೬೭). 
೩. ಮುಚ್ಚಿದ ಕೈಯಲ್ಲಿ ಹಿಡಿಯುವಷ್ಟು ಪ್ರಮಾಣ: ಹಿಡಿಯಲ್ಲಿ 
ಅಡಗುವಷ್ಟು ಪ್ರಷಾಣ: ಆ ಮಡ್ಡೀ ನೀನು ಹೊಗೆ ತಿನ್ನುತ್ತೀ? 
ನಿನಗೆ ಬಲವಾದ ಅನ್ನ ಇದ್ದರೆ ಒಂದು ಮುಂಷ್ಟಿಯಾದರೂ ಹಿಡಿಯುತ್ತದೆ. 
(ಹಕ: 33). ೪. ಕತ್ತಿ ಮೊದಲಾದ ಆಯು! ಒಡಿ.- ಹಿಡಿಕೆ: 
“ತರು; ಮುಷ್ಟಿ - ಈ ೨ ಹೀಪಿ)ಡಿಗ (ಕಾಯು: 16೦೪). ೫. 
ಕೈಯಿಂದ ಹಿಡಿಯಲು ಅನುಕೂಲವಾದ ಮಧ್ಯಭಾಗ... ನಡುವಣ 
ಜಾಗ ; “ಬಿಲ್ಲ ಹೆದೆ ಜೀವೆ. ಸಿಂಜಿನಿ ಮೌರ್ವಿ ಜ್ಮಾಗುಣಮೆನಿಕ್ಕು ನಡು 
`ಮುಖ್ಬಯಕ್ಕುಂಗ (ಮಂಗರಾ, 6೩-೩೩)- ೬. ಉದ್ದವನ್ನು ಅಳೆಯುವ 
ಒಂದು ಅಳತೆ: ಅಂಗುಲವ, ನಾಲ್ಕ ಕೂಡಲು ಮುಖ್ಯ (ಷ್ಟಿ ತ ಯಾರದುದೆ 
ಹಸ್ತ ಚತುರಕೆ ದಂಡು (ಕಾಸ್ಮರ: 3೨-60), ಮ. ಭಿಕ್ಷೆ: ಮುಸ್ಟಯಂ ಬೇಡಿ 
ತಂದಾ ದ್ರವ್ಯದೊಳಗೆ ತನ್ನಿಷ್ಟಗುರುವಿಂಗೆ ನಿರ್ಭರಭಕ್ತಿಯಿಂದ ಸತುಸ್ಪಿ 
ಯಪ್ಪೇದದಿಂ ನಿತ್ಕದಾನಂ' ಮಾಡಿ (ನ್ಮ. ೩-೬); ಮೃಡಭೆಕ್ತೆ ದ್ವಿಜವೇಷ 
ಮನುಡುಗದೆ ಕೈಕೊಂಡು ಬಂದು ಮುಂದೆ ನಿಲುತ್ತಂ ಮಡದಿತಲೆರನ್ನೆ 
ಪಂಷ್ಟಿಯನೊಡನಿತ್ಕೊಡೆ ಸುಂದರೇಶನೋವಣನಿನ್ನಂ (ಹಾರಾಸ್ಯ- ೨-೩-೪೦) - 
೮. ಕದಿಯುವುದು. ೯. ವೃಷಣ; ಅಂಡ: “ಮುವ್ಕಂ... 
ಸುಗ್ರಹಃ ಮುಂಪ್ಪಿ! - ಈ ೬ ಅಂಡಂ” (ತಂದು. ಇ-೬೬೪)) ಸಂಗ್ರಾಹಂ 
ಮುಚ್ಚಿ ಮುಷ್ಕಂ ವೃಷಣಮೆಂದೆನಲು ಲಿಂಗದೆಡೆಯಂಡಮಕ್ಕು” (66೫. 
೪೬-0೪)- ೧೦. ಅತ್ವಪ್ರಯೋಗವನ್ನು ಮಾಡುವ ಮಂತ್ರ: ತನಗೆ 
ದೇವೇಂದ್ರನಿತ್ತ 'ಐಂದ್ರಮೆಂಬ ' ದಿವ್ಯಾಸ್ತ್ರಮುಮಂ ನೈಷ್ಮಿಕಮೆಂಬ 
ಮುಷ್ಟಿಯುಮಂ ಕೆಯ್ಕೊಂಡು (ಕ್ಯಾನ 6-4೬ 2) ; ಅವನುಗ್ರ ಪಾಶುಪತ 
ಬಾಣದಿನಲ್ಲದೆ ಸಾಯನಂತದಂ ಹರನೊಸೆದಿತ್ತುಮೇನದಅ ಮುಷ್ಟಿಯ 
ನೀಯನೆ .- - ಎಂದು ಚಕ್ರಿ ಶಿವನಲ್ಲಿಗೆ ಕೊಂಡೊಗೆದಂ ಕಿರೀಟಿಯಂ 
(ಶುಕಠಾ- 60-040) ; "ಅದಿ ಮುಷ್ಟಿಯಂ ಇ ಅದರ. ಮಂತ್ರವನ್ನೂ 
(1 (ಶಕರ 939), ” ಮುಪ್ಪಿ-ಮಂತ್ರ. ಪ್ರಯೋಗ ಕ್ರಮ” 
(ತತಾ. ಕೊತ): ೧೧. [ನಾಟ್ಯ] ಇಪ್ಪತ್ತು ನಾಲ್ಕು ಅಸಂಯಬತಹಸ್ತ 
ಗಳಲ್ಲಿ 'ಒಂದು: ನಾಲ್ಕುಬೆರಳುಗಳನ್ನು ಮಡಿಚಿ ಹೆಬ್ಬೆರಳನ್ನು 
ಅವುಗಳ ಮೇಲೆ ಇಟ್ಟು ತೋರುವ ಒಂದು ಬಗೆಯ ಹೆಸ್ತೆವಿನ್ಮಾಸ : 


ಮುಷ್ಟಿಕ 


ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಅಸಂಯುತ ಹಸ್ತಗಳು ಯಾವುವೆಂದರೆ--೧. 
ಪತಾಕ, ೨- ತ್ರಿಪತುಕ . - : ೭. ಮುಸ್ಚಿ (88ಕ್ಕ. ೪೬). ' ಮುಷ್ಟಿಕ 
ಸ್ವಸ್ತಿಕ ಪರಾ. [ee 

ಮುಷ್ಟಿಕ (ನಾ). ೧: ಅಕ್ಕಸಾಲಿಗ; ಚಿನಿವಾರ: '* ನಾಡಿಂಧಮಃ, 
ಕಳಾದ॥, ಸುವರ್ಣಕಾರಃ* ಮಂಸ್ಕಿಕಃ -- ಈ"೪ ಅಕ್ಕಸಾಲೆ”" (ಹರದು: 
೫-೪೪); 7 ನಾಳಿಂಧಮಂ ಕಳಾದಂ ಮುಖ್ಬಕನದಕ್ಕಸಾಲಿಯೆನಿಸಿಕ್ಕು'` 
(ಹಂಗಾ. 96೦). ೨. ವಂಂಷ್ಟಿಯಿಂದ ಮಾಡುವ ಯಂದ್ಮ; 
ಗುದ್ದಾಟ; ಮುಷ್ಟಾಮುಷ್ಟಿ. ೩. ಇ ಮುಷ್ಟಿ ೧೧: "ಮುಸ್ಟಿಕ 
ಸ್ವಸ್ತಿಕ' ಪರಾ. ೪. ಕಂಸನ ಆಸ್ಥಾ! ನದಲ್ಲಿ' ಇದ್ದು. ಕೃಷ್ಣ 
ಬಲರಾಮರೊಡನೆ ಸೆಣಸಿ ಹತನಾದ ಒಬ್ಬೆ ಜಟ್ಟಿ. “2 

ಮುಪ್ಟಿಕಸ್ವಸ್ತಿಕ (ನಾ). [ನಾಟ] ಮೂವತ್ತು ಬಗೆಯ ನೃತ್ತಹಸ್ತ 
ಗಳಲ್ಲಿ ಒಂ Pp ಒಂದು ಕೈಯನ್ನು ಅರಾಲಹಸ್ವದಲ್ಲಿ 
ಆವೇಶ್ಚಿತಹಸ್ತಕರಣದಿಂದಲೂ ಮತ್ತೊಂದು ಕೈಯನ್ನು ಅಲಪಲ್ಲವ 
ಹಸ್ತದಿಂದಲೂ ಅನೇಕಾವರ್ತಿ ಸುತ್ತಿಸಿ ಎರಡು ಕೈಗಳಿಂದಲೂ 
ಕಟಕಾಮುಖಹಸ್ತವನ್ನು ಮಾಡಿ ಒಂದನ್ನೊಂದು : ಮುಟ್ಟದಂತೆ 
ಕೈಗಳನ್ನು ಸ್ಥ ಸ್ವಸ್ತಿಣಕಾರದಲ್ಲಿ ಹಿಡಿಯುವುದು” (ಉಸ್ಮರಂ. ಗರ್ಮಾಕುವಾರ: 
೨೩೪): ಚೆತುರೆಸ್ರ . - . ಮುಖ್ಟಿಕಸ್ವಸ್ತಿಕ . , . ವಲಿತ, ಲಲಿತ - ಈ 
ಮೂವತ್ತು ನೃತ್ತಹಸ್ತೆಂಗಳ್‌ (ಉತ್ಕರೆ. ೨೨೪೪ [ಸಂ.3 

ಮುಷ್ಟಿಕೀಲು (ನಾ). ಮಂಂಗೈಯ ಕೀಲು ಹಿಡಿದುಕೊಳ್ಳುವ ಒಂದು 
ಬಗೆಯ ರೋಗ: ೨೬ ತೇರಣದ ಬೀಜವಂ ಮೊಸರ ನೀರಿಂದ ತೇದು 
ತಣುಸೆಗೆ ಮೆತ್ತಿ ಬಿಸಿಲಲ್ಲಿ ಇರಿಸಲು ತೈಲಂ ಬರುವುದು. ಆ ತೈಲವಂ ಪೂಸಿ 
ಕೊಂಡರೆ ಮಂಸ್ಟಿಕೀಲು ಕಳೆವುದು (೧ಕ್ಕೆ ಎ: ೩4೩) - 

[ಮುಷ್ಟಿ 4- ಕೀಲು ( ೬ ಕೀಲ್‌ )] 

ಮುಷ್ಟಿಕೆ (ನಾ). ಮುಷ್ಟಿ; ಹಿಡಿ: “ಮುಖ್ಟಿಕಾ ಎ ಮುಟ್ಟಿಗೆ] 
(ಕುರ: ೨88 ತ್ರ ಬೋ). [ ಸಂ, ಮುಶ್ಚ್ಟಿಕಾ ] 

ಮುಷ್ಟಿಗೆ `ಮುಟ್ಟಿಗ್ಗೆ` ನೋ. 

ಮುಷ್ಟಿಗೆಯ್‌ (ಕ್ರಿ)- 0. ಕೈಯ ಬೆರಳುಗಳನ್ನು ಮಡಿಸಿ ಹಿಡಿಯಾಗಿ 
ಮಾಡು: ಮುದ್ಬುಹಿಡಿ : ಕೆಯ್ಯ ಮುಬ್ಬಗೆಯ್ದು ಅಳೆಯೆಾಣಂಸೈಯಂ 
ಮುಖ್ಟಗೈದಳಯೆ] ರತ್ನಿಯಕ್ಕುಂ . (ತುಂಗಳ, 6೩.೪). ಶಿ: ಹಿಡಿಗೆ 
ಒಳಪಡುವಂತೆ ಮಾಡು: ಮುಷ್ಟಿಗೆಯ್ದು ಮಯೂರಪಿಂಛಸಮೂಹಮಂ 
ನೆಗೆಪುತ್ತೆ ತಾವಷ್ಟು ಮಂತ್ರಿಸಿ ಬೀಸಲಾತನ ತಾಪಮಾಜದೆ ಪೆರ್ಚಿರಲ್‌ 

[ ಮುಷ್ಟಿ 4 ಕೆಯ, ] 


(10. 9-೦9-3೭). 


ಮುಷ್ಟಿಗ್ರಾಹ್ಯ (ಯು). ೧. ಹಿಡಿಂಗಲ್ಲಿ ಹಿಡಿಯಬಹುದಾದ ; ಮುಷ್ಟಿ 
ಯಲ್ಲಿ ಅಡಗುವ : ಮಧುಮಾಸಕುಸುಮುಸಮೃದ್ಧಿಯಂತೆ ವಿಮತಿಮ.ಂ 


ಮದನಚಾಪಲತೆಯಂತೆ ಮುಷ್ಟಿಗ್ರುಹ್ಯಮಧ್ಯೆಯುಂ . - . ಎನಿಸಿದೇಖಂ 
ಜವ್ವನೆಯ ರೂಪಾತಿಶಿಯವ:ನೆಮೆಯಿಕ್ಕದೆ. ನೋಡುತ್ತಂ (ಗರಂ: 


೪). (ನಾ). ೨. ಹಿಡಿಯಲ್ಲಿ ಅಡೆಗೆವಂಥದು ; ಮುಖ್ಬಯ। 
ಗ್ರಹಿಸಬಹುದಾದುದು ;  ಪಿಡಿಯೆನಿಪ್ಪ. ನುಡಿ ಮಂಡ್ಟಿಗ್ರಾಹ್ಯದ 


ಪೆಸರುಂ ಕರಿಣಿಯ ವೆಸರಿದನೆಆ (1೪:09) ; ಈ ಎಲ್ಲ ವೈವಿಧ್ಯಮಯ 

ವಾದ ರೂಪಗಳಿಲ್ಲವೂ ದೃಷ್ಟಿಗ್ರಾಹ್ಕವೇ ಹೊರತು ಮುಖ್ಬಗ್ರಾಹ್ಯವಣ್ಣ 
(೫ೌಂರಸ. ಕ) - [೫0.3 

ಮುಷ್ಟಿಘಾತ (ನಾ). ಮುಷ್ಟಿಯಿಂದ ಹೊಡೆಯುವಿಕೆ ; ಗುದ್ದುವಿಕೆ. 
[0.1 

ಮುಷ್ಟಿಪೌತ (ನಾ): ಮುಷ್ಟಿಯಿಂದ . ಹೊಡೆಯುವುದು; ಗುದ್ದು 

ವುದು; ಮಲ್ಲಯುದ್ಧದ “ಧೋಷಗಳಲ್ಲಿ ಒಂದು; ಕಳಂಬೊಕ್ಕು 

ನಿರಿಸುಗೆಯ್ದು ನಖಪತಿ ದಶಸಹತಿ ಮುದಪಾತಂ ಮುಷ್ಟಿಪುತಮೆಯ 


೭೨೯೩ 


15 


ಸಲ 


ದೋಷಂಗಳಂ ಪೊರ್ದದ ನಾಲ್ಕುಂ ಸ್ಥಾನದೊಳಂ 313 
ಪಾತಂಗಳೊಳಂ ನೆಟಿಸಿದು (ಶದ್ರಶು- ೫-೬೭ ಕ): [xe.] 

ಮುಷ್ಟಿಪ್ರಶ್ನೆ (ನಾ): ಹಿಡಿಯಲ್ಲಿ ಅಡಗಿಸಿರುವುದನ್ನು ಬೇರೊಬ್ಬರು 
ಕಂಡುಹಿಡಿಯುವ ಸಮಸ್ಯೆ : ಕನಕದಾಸರ , . . ಬಾಳೆಯ ಹಣ್ಣಿನ 
ಕಥೆಯನ್ನು ಪವಾಡಮೆದು ಹೇಳಲಿಕ್ಕೆ ಬಾರದಿದ್ದರೂ ಎರಡನೆಯ 'ಮುಷ್ಟಿ 
ಪ್ರಶ್ನೆ'ಯಂತೂ ಹೇಳಿ ಕೇಳಿ ಪವಾಡ (ಕಾಜ: ೬೪. 

[ ಸಂ. ಮುಖ್ಬಿಪ್ರಶ್ನಾ ] 

ಮುಷ್ಟಿಪ್ರಹಾರ (ನಾ). ಮುಖ್ಟಿಯಿಂದ ಕೊಡುವ ಪೆಟ್ಟು, - ಹೊಡೆತ: 
ಗುದ್ದು : ಇನ್ನು ಕೈದುಗಳೇಕೆ. ವೃಢ ಮುಖ್ಬಪ್ರಹಾರ ಪ್ರಕಟುತ್ವರಿಗೆ 
(ತುವ್ಮಾಳ, ೧೮-೩೪), [ಸಂ.] 
ಷ್ಟಿಬಂಧ (ನಾ). ೧. ಮುಷ್ಟಿಯನ್ನು ಬಿಗಿಮಾಡಿ . ಹಿಡಿದು 
ಕೊಳ್ಳುವಿಕೆ ; “ಮುಷ್ಟಿಬಂಧಃ, ಸಂಗ್ರಾಹಃ -- ೨ ಗಟ್ಟಿಯಾಗಿ ಹಿಡಿ 
ಯನ್ನು ಹಿಡಕೊಳ್ಳುವದಕ್ಕೆ ಹೆಸರು” (ಸಿಜ್ಮಂಕಿ. ೩೫). ೨. ಒಂದು 
ಹಿಡಿಯಲ್ಲಿ ಅಡಗುವಷ್ಟು ಪ್ರಮಾಣ. [ಸಂ.] 

ಮುಷ್ಟಿಬಲ (ನಾ)- ಮುಂಗೈಯ ಬಲ, ಸಾಮರ್ಥ್ಯ: ದಾನವರು 
ದಕ್ಕಡರು ಧೈರ್ಯೋದ್ಧಾನಶೀಲರು ಘಾಯವನು ಗಿರಿಯಾನಬಾರದು ಮುಚ್ಬ 


ಬಲವೆಗ್ಗಳರು ಸತ್ವದಲಿ (ಕುಣ್ಠಾಯ್ರೋ. 0೬-೬೩)- [ಸಂ] 
ಮುಖ್ಪಿಮ್ಮೆ! ನೃಥುನ (ನು). [ಕುಮಶಾ] "ಹಸ್ತದಿಂದ ಕೃತಕವಾಗಿ 
ಮಾಡುವ ರತಿಕೇಳಿ” (೬ಿಂಕೋ. %೩೬)- [ಸಂ.] 


ಮುಷ್ಟಿಯುದ್ಧ (ನಾ). ಪರಸ್ಪರ ಮುಷ್ಚಿಗಳಿಂದ ಹೊಡೆದಾಡುವುದು; 
ಮುಷ್ಟಾಮುಷ್ಟಿ : ಮಾಣ್ಗೆ ಶಸ್ತ್ರನಿಶಾತಾಸ್ಟ್ರನಿಕಾಯದಿಂ ನೆಗಳ್ವ 
ಯುದ್ಧಂ ಮುಖ್ಟಯುದ್ಧಕ್ಕೆ ನಿಂದನುವಾಗೂ (1050- ೪-೫); 
ಸುಖಾರುವು ಮುಷ್ಟಿಯುದ್ಧದಲ್ಲಿ ಗಟ್ಟಿಗನಾಗಿದ್ದನು (sa. ೩೮). [ಸಂ.] 

ಮುಷ್ಟಿಶೂಲೆ (ನಾ). ವೃಷಣಕ್ಕೆ ಸಂಬಂಧಿಸಿದ ನೋವು: ಮುಷ್ಟಿ 
ಶೂಲೆಗೆ :--ಬೆಲ್ಲ ಗಣಿಕೆಸೊಪ್ಪು ಅರೆದು ಆ ರೋಗಿಯ ಮೂತ್ರದಲ್ಲಿ ಕಲಸಿ 
ಬಿಸಿ ಮಾಡಿ ಇಕ್ಕಿ ಕಚ್ಚಿಯಲ್ಲಿ ಕಟ್ಟಲು . . . ತನ್ನ ಸ್ಮಾನಕ್ಕೆ ಬರುವುದು 
(ಬವರಿ, ೧೪೭) - [ ಸಂ. ಮುಖ್ಬಕೂಲಾ ] 

ಮುಸ್ಟೆ ` ಮುಷ್ಟಿ, `ನೋ 

ಮುಸಂಡಿ ' ಮುಸುಂಡ್ಮಿ ' ನೋ. 


[36] ಮುಸಂಬಿ “ ಮೂಸಂಬಿ ' ನೋ 


ಮುಸಡಿ`` ಮುಸುಂಡು ' ನೋ. 

ಮುದ್ದಿ " ಮುತ್ಸದ್ದಿ ' ನೋ. 

ಮುಸರೆ ` ವಬಸುಲ್‌ ' ನೋ. 

ಮುಸಲ" ಮುಸಳ (ನಾ). ಬತ್ತ. ಮೊದಲಾದುವುಗಳನ್ನು 
ಕುಟ್ಟಲು ಉಪಯೋಗಿಸುವ ಬಾ ಒಂದು ಸಲಕರಣೆ ; ಒನಕೆ; 
ಒನಕೆ ಮುಸಲಮೆನಿಕ್ಕು"' (ಕಗಗ. ೩೨-೨3) ಮವದಂತಿರಂತಮುಸಲ 
ಪ್ರವಿಭಗ್ನಮಹಾಮಹೀರುಹಾಸ್ಪದಂ (ಕುಂತಳ. ೩-೦0): ತೆಗೆದು 
ಸೀಳ್ವೆಡೆಯೊಳದಜ ಪೊಡೆಯೊಳಾ ಮಂಸಲಾಂಶಮಂ೦ ಮುಂಂತೆ ಕಂಡು 
(ಶಠ್ಮರಾ- ೦೦-೦೪೮) ; ಉಲೂಖಲದ ಸೋಮವಲ್ಲಿಯ ಮುಸಲದ . . , 
ಬಹುಸಃಧನಂಗಳಿಂ - - - ಮಖಶಾಲೆ ಕಣ್ಣೆ ಸೆದುದು (ಶೈಬಶಾ. ೩೩-೩೪); 
೨. ಒನಕೆಯಾಕಾರದ ಒಂದು ಬಗೆಯ ಆಯುಧ : ಅಸಿ ಮುಸಲ 
ಕಣಾಯ ಕಂಪನ ಮುಸುಂಡಿ ಬಿಂಡಿವಾಳ . . . ಆಂಕುಶಾದಿ' ಶಸ್ತ್ರಾಸ್ತ್ರಂ 
ಗೊಳೊಳೆಚ್ಹು (ಕಕಾರೂ. 0-೭೬ ರ); ಮುಸಲ. ಗದಾ ಶೋಮರ ಶಂಕು 
ಶಕ್ತಿ ಚಕ್ರಚ್ಛುರಿಕಾದ್ಯಾ ಸಯುಧದೊಳಧಿಗತಶ್ರಮನಾದಂ (ಶೃತೃಪ್ರು. ೯-೬೧) ; 
ಮುದ್ಧರ ಮಾಸು ತೋಮರ ಬೇಟಕಾದಿ ಸಮಸ್ತಶಸ್ಟ್ರದ ಘಾಟದತಿಬಲ 
ಖಳರು ಕೂಡಿತು. ಕೋಟಿಸಂಖೆಯಲಿ (ತೊಕರಾ. 3-8-08). ೩. ಗದೆ: 


ಕಂಧರದ ಮುಸಲದ ವಿಮಳನೀಲಾಂಬರದ ರಾಮಃ 


ಕೃಷ್ಣಪಾಂಡವರು(ಕುಣ್ಮಗ 2-8೬). ೪. ಗಂಟೆಯ 
ಬಗೆಯ ಶಸ್ತ್ರಚಿಕಿತ್ಸೆಯ ಸಲಕರಣೆ. ೬. [ಜ್ಯೋತಿ] ನಕ್ಷತ್ರಪುಂಜ. 
೭. 7 ಆಶ್ರಯಯೋಗಗಳಲ್ಲಿ ಒಂದು ; ಸ್ಥಿರರಾಶಿಗಳಲ್ಲಿ ಏಳುಗ್ರಹ 
ಗಳೂ ಇರುವುದು” (ಜಾತ: ಪಂ. ೩. ೩೮೩): ಚರರಾಶಿಯೊ 
ಗ್ರಹಮಿರೆ' ಯೋಗಂ ರಜ್ಜುಪೆನಿಸುಗುಂ ಸ್ಥಿರಥೊಳ್‌ ಕೂಡಿರೆ ತುನದು| 
ಮುಸಲಂ (೫58, 4-0). ಮುಸಳೆ : ೧. * ಮುಸಳಮಯೋಗ್ರಂ “| 
(ಪಸ್ತುಕೋ, 30-೩೨): ಮದಗಜದಂತಕಾಂತ ಮಂಸಳಂಬಡಿದೆತ್ತುವ ತೋಳ: 
ನುಣ್ಬೊಗರ್‌ ಮದನನ ಬಾಳ ಸುಣ್ವೊಗರನೇಜಾಸೆ (ಫಿಶೃಥ, ೫-೪೨): [ಸ೨.]! 


ಮುಸಲ್ಯ (ನಾ). ಇಸ್ಲಾಂ ಮತದವನು ; ಮಹಮ್ಮದೀಯ: ಆ|30 


ಮುಸಲರವ ಇಂದುಮತಿನ್ನ ಲಗ್ನಾದನಂತ ನೋಡ್ರಿ (ಅಶನ. ೨೦೩): | 
ಮಂತ್ರೋಡ್ಚಾರದಿ ಮಂತಿಶ್ರಿಕ್ಷತೆಯನು ಬೀರಿದ ಕೂಡ 
ಚಿತೆಯನು ಸೇರುವರಯ್ಯಾ ಸೇರುವರು (ಕೋಗಿರೆ. ೨೧-೬ 
ಅರಯದ ಮುಸಲ ಹಾಸುವ ಕವೆದಿ ಒಯ್ದ (ಗಾರ)- 
ಮುಸಲಘಾತ (ನಾ). ಒನಕೆಯಿಂದ ಬೀಳುವ ಪೆಟ: 
ಮುಸಲಧರ (ನಾ). - ಗದೆಯನ್ನು ಧರಿಸಿದವನು ; ಬಲರಾಮ: ಆ; 
ನಿಖಳಪರಿವಾರದನುಸಂಧಾನ ದೃಷ್ಟಗಳತ್ತ ತಿರುಗಿದವೇಸನೆಂಬೆನು ಮುಸಲ 


ಫರನಾಗಮನಸಂಗತಿಯ 


ಮುಸಲರು! 


[ಸಂ,] 


(Here ೩-೩೭) 


ಮುಸಲಧಾರೆ (ನಾ). ಒನ 


ಭಾವಗಳು. 


ಮಳೆ: 
(ಅ೦ಕಿವು- ೧೪೫) ; £ 
ಅವಳು ಎಲ್ಲಿಗೆ 3 


ಲಧಾರೆಯಿಂ। 


೯ 


ನೆಯಂ (ರ. 500): 


[೫೦. ಮುಸಲಧಾರಾ] 
ಪಿ. 


ದೆಯುವ: 


೧. ಗದೆಯನ್ನು ಹಿಡಿದಿರುವವನು. 


ಶಿ 
ುಂಸಲಪಂಣಿ ಮನೆದೊಳ್‌ ಪೊ 


ಬಲರಾಮ: ನಂ 


- ಮುನಲಾ 


(ಗರಾಯು- ೬-೬೨): 
ಮುಸಲಮಾನ್‌ ` ಮುಸಲ್ಮಾನ 
ಮುಸಲಮಾನ ' ಮುಸಲ್ಮಾನ ' ನೋ. 

ಮುಸಲಸ್ನಾನ (ನಾ), ಒನಕೆಯನ್ನು ನೀರಿನಲ್ಲಿ ಅದ್ದಿ 


ತೆಗೆಯುವಷ್ಟು 


ಕ್ಷಿಪ್ರಕಾಲದಲ್ಲಿ, ದೇಹವನ್ನು ನೀರಿನಲ್ಲಿ ಮುಳುಗಿಸಿ ಮೇಲೇಳುವಿಕೆ; 
ತೀರ್ಥಕ್ಷೇತ್ರಗಳಲ್ಲಿ ಮಾಡುವ ಕ್ಷಿಪ್ರಕಾಲದ ಸ್ನಾನ ; ಈ ಶಿ 

ಏನಿಕೆ ಮುಳುಗಿದಂತೆ ಸುಮ್ಮನೆ 

ಪಾಪಗಳನ್ನು ಪರಿಪರಿಸುವದೋ ಅದರಿಂದ ಹೇಳೆ 


ಮುಸಲಹತಿ (ನಾ): ಒನಕೆಯೆ 


ಮುಸಲಹಶಿ [ಕಾಕಾ ಪುರೆಜನದ 


ಬಂದುದು ಕೌರವೇಂದ್ರನ ಪಳ ವಿಘಾತಿಯಲಿ (ಕಮ್ಮ ೭-೬೩) - 
ದುುಸಲಾಯುಧ (ನಾ). ೧. 
ಗದೆಯನ್ನು ಹಿಡಿದ! ಬಲರಾಮ : 
ನಡೆವ ತಾರಸಗೇಂದ್ರಮನೊಂದು ಕ 
೪. 


[ಸಂ.) 


೨. ಗದೆ. ೩. 


ದಹಿಸಲವೆಯ ಆಯುಧ. 


ಮುಸಲಾಯಂ 


ಬಳಸಿದವೊಲ್‌ ವಿರಾಜಿಸೆ 


ರಾಕ್ಷಸನ ಹೆನರು: 


ಒಬ್ಬ 


ಬ 
ಬಕಾಸುರ ಜಟಾಸುರರ ಮಕ್ಕಳ್‌ ಚತುಸ್ತಿಂಶತ್ಸಹಸ್ರನಕ್ತಂಚರಪರಿವೃತ 


ಹಳಂಭೂಹ ಮಂಸಲಾಯಂಧ ಕಾಳನೀಳೆ ವಿದ್ವುನ್ಮಾಲ್ಯಾದಿಗಳುಂ ಬಂದು) 


ವಿನಿಲಪಟಂ (ಶಂಠಾಮಾ- ೬-೭೬) - 


ಕೂಡೆ. (ಶುಸಶಾ- ೧೦-5೭ ನ). 
ಮುಸಲ್ಲಿ (ನಾ). ೧- ಗದೆಯನ್ನು 


[ಸಂ.] 
ಧೆರಿನರುವವ 


ನಂ. ೨. ಬಲರಾಮ: 


| 
| 


ಮುಸಲ್ಮಾನ 


“ನೀಲಾಂಬರಂ. - - ಮುಂಸಲಿ ಹಲಿ ರೌಹಿಣೇಯಂ ತಾಳಧ್ವಜಂ ರಾಮ 
ನೆನಲು ಬಲನಕ್ಕು” '(ಮುಂಗರಾ- ೭-50): ದಾನವಮದದಿದಳಿತೆ ಮಂಸಲಿಯ' 
`ಮಾತಿಗಾನಂದವಡೆದು (ನೋಪತ: ೦೫-೧೪): [ಸಂ. ಮುಸಲಿನ್‌] 

ಮುಸಲ್ಲಿ (ನಾ)- ೧: ಹಲ್ಲಿ; ಗೌಳಿ; ಗೃಹಗೋಧಿಕಂ 
ಗೃಹಪಿಕಂ ಹನ್ಲಿಯದು” (ತುಂಗಂ ೪-9೪). ೨. ಹಲ್ಲಿಯ ಜಾತಿಗೆ 
ಸೇರಿದ ಒಂದು ಬಗೆಯ ಪ್ರಾಣಿ: ಮೊಸಳೆ. ೩. ಹಲ್ಲಿಯ ಜಾತಿಗೆ 

; “ಸರಟಃ, ಕೃಕಲಾಸಃ 

,  ಹಾವುರಾಣಿಗೂ 
ಒಂದು ಬಗೆಯ ನೆಲತಾಳೆ ; 

ಆ ನೆಲತಾಟ ಪೆಸರು. ನೆಲತಾಳೇಗೆಡ್ಡೆಯನ್ನು 
ವರು” (ರ್ಕಾಂತಿ- ೧೩೯). ೫. ನಪುಂಸಕಸತ್ತ್ವದ ಕುದುರೆ: ವಂದು 
ಪಾದ ಮಾತ್ರವೆ ಶುಭ್ರಮಾಗಿ ಭುಷ್ಪಹಿ;ನವಾದ ಆಶ್ವವು ಮುಸಲೀಯಿಸಿ 
ಕೊಳ್ಳುವದು (ಸೌಗಂಂ. ೩03-೬): [ಸಂ. ಮುಸರೀ] 

ಮುುಸಲಿಕೆ. ಮುಸಳಿಕೆ (ನಾ) ೧. ಹಲ್ಲಿ: ಗೌಳಿ. ೨. ಹಲ್ಲಿಯ ಜಾತಿಗೆ 
ಸೇರಿದ ಒಂದು ಪ್ರಾಣಿ: ಉಡು: “ಗೋಧಾ- 'ಮಂಸಲಿಕಾ-ಈ ೨ 
ಉಡು” ೨). ಮುಸಳಿಕೆ : 'ಮಂಸು £ ಸ ಳಿಕಾದ್ಯಾರ 


ಪರಿಸರ್ಪಂಗಳ ಉತ್ಕೃಷ್ಟಾಯು, ಸ್ಥಿತಿ ನವಪೂರ್ವಾಂಗಂ (ತತ್ಕೃಕ್ರ 


“ಮುಂಸಲಿ 


ಸಸ್ಯ; 


oat). 
'ಮುಸಲೀ, ತಾಲಮೂಲಿಕಾ--೨. 


(ಹಲಾಯು- 


೬.0೭೭). 
[ಸಂ. ಪಸಕ] 


ಮುಸಲ್ಮಾನ್‌ ` 
ಮುಸಲ್ಮಾನ, ಮುಸಲಮಾನ್‌. ಮುಸಲಮಾನ. ಮುಸಲುಮಾನ. 

ಮುಸಲ್ಫಾಣ್‌, ಮುಸಿಲ್ಲಮಾನ- ಮುಸುಲಮಾನ, ಮುಸಂಲು. 

ಮಾನ. ಮುಸಲ್ಮಾನ (ನಾ). ಇಸ್ಲಾಂಧರ್ಮವನ್ನು ಅನುಸರಿಸುವ 
ಮ್ಮದೀಯ : ತಾನೇ ಖಡ 
(ಶರಂಪು- 69); ಅರೇಬಿಯಾದಿಂದ ಕತ್ತಿಯನ್ನು ರುುಳಪಿಸುತ್ತ ಹೊರಟ ಅಚ್ಚ 
ಮುಸಲ್ಮಾನರು : ರೋಮಿನಲ್ಲಿರುವಾಗ ರೋಮನರಂತಿರು- ಎಂದುಕೊಂಡು 
ಮುಂದುವರೆದಿರಬೇಕು (೫6ರ: 50೭)- ಮುಸಲಮತಾನ್‌ : ಮುಸಲಮಾನ್‌ 
ಸೃಪ ನಿಮ್ಮನ್ನು ಕೊಲ್ಲ ಹೇಳಿಯ (ಎಕ್ಕಣಾ- ೬-03): ಮುಸಲಮಾನ : 
ಬಸಪರಾಜನ ಭೂಗ್ಯವೆಲ್ಲವ ಮಸುಧೆಯೊರು ನಿಕ್ಷೇಪಿಸುತೆ ನೃಪ ಅಸುವ 
ಕಳೆಯಲು ಅಧಿಕಪಟ್ಟವು ಮುಸಲ: 


ಮಂಸಲ್ಲಾನರೆಂಬಭಿದಂನದಿಂ 


ಬಿಗೆ (ಕರಲೀ- ೪80-೦೪); ಮುಸಲ 


ವಶಾನರು ಹಂದಿ ಬಕ್ಷಣೆ ೫ ೫x೫ 


(ಎತ. 13, ತೆನ್ನಶೆ. ೧೬೩-೧೩ ; 1701): 


(ಗುರುಶ2- 08-೩೪). 
ಮುಸಲುಮಾನ : ಮುಂದೆ ಮಂಸಲುಮಾನರುಗಲಿ (ಕೊಳೆಯ ೦೯೬೬, 
ಅಕ್ಷ್ಮೀಕ್ಕರೆ ೪-೪1 1). ಮುಸಲ್ಮಾನ್‌: ಹಿಂದೂ' ಮುಸಲ್ಮಾನ್‌ 


ಸೆ ಕುಳಿತಿವೆ 


ಸಮಸ್ಯೆಗಳು. .. . ಪ್ರಗತಿ 


ಮುಸಿಲ್ಲಮಾನ: . 


(ಶಿಸ್ನದ: ೨೫). 
ಅಳುಪಿದರೆ ಗೋಮಾಂಸಭಕ್ಷಣೆ 


ಸಭಕ್ಷಣೆ (ಸತರ. xX. 482-೨ 1678). 
ತಪ್ಪಿದರೆ ' ಪುಕ್ಕೆದಲ್ಲಿ : ಮುಸಾಪ 


ಮುಸುಲಮಾನ 
ಮುಸುಲಮಾನ 


ಮುಸುಲಮಾನ 4 
ಬಿಸಾಟ ಪಾತಕೆ ಹೋಹರೂ (ಎ೮. 18: ೯-೩; 9). ಮುಸುಲುಮಾನ ; 


ಹೊಲೆಯ 


fl 


ನಲುಮೂನರಾದರೆ.ಆತಾ 


ಯಾ ಧ(೦ರ್ಮವನು ಆ 2 


ನಲ್ಲಾ (3ೌ3. ಸಸ, 46೪-೬ 15ನೆಥು ಕತ): ಮುಸುಲಂ 
ಮಾನರಲ್ಲಿ ಯಾರು ಅಡ್ಡಿ ಮಾಡಿದರು ಮಕ್ಕಾದಲ್ಲಿ ಪಂದಿಬಕ್ಷಣೆ ಮಾಡಿದ 
ದೋಷಕ್ಕೆಹೋಗಲುಳ್ಳವರು (4೪-1%,ನೆಲತುಂ. ಆ. 769) .ಮುಸುಲ್ಮಾನೆ: 


ಇತರ ದೇಶಗಳಲ್ಲಿ ಮುಸುಲ್ಮಾನ ,ಮೊದಲಾದವರ ಆಳ್ವಿಕೆಯಲ್ಲಿ ಈ ಧರ್ಮಕ್ಕೆ 


ಹೆಚ್ಚಿನ ಬಾಧಗಳು 


ಸಂಭವಿಸಿದರೂ ನ: 


(ತಳಾ. ೨6೪) - 


ಲ ತುಳುನಾಡಿನಲ್ಲಿ ಅಂಥ ಅಪಾಯ 


ಮುಸಲ್ಮಾನ 


[೬ ಪಾರ, ಮುಸಲಮಾನ್‌, ಮುಸಲ್ಮಾನ್‌ ; ಹಿಂ. ಮುಸಲಮಾನ್‌ ; 
ಮರಾ. ಮುಸಲಮಾನ್‌, ಮುಸಲ್ಮಾನ್‌] 
ಮುಸಲ್ಮಾನಿ (ಗು)-೧. ಮಹಮ್ಮದೀಯರಿಗೆ ಸಂಬಂಧಿಸಿದ- (ನಾ)- ೨. 
ಮಹಮ್ಮದೀಯರ ಭಾಷೆ; ಉರ್ದು : ಮುಸಲ್ಮಾನಿಯಲ್ಲಿ ಮಾರು 
ಎಂದರೆ. ಅಂಬಿಗನಿಗೆ ಹೆಸರು (ಕಠಾಳುಂ. ೪)- 
[| « ಆರೆ. ಮರಾ. ಮುಸಲಮಾನೀ. ಮಸಲ್ಮಾನೀ ; ಪಾಠ. ಮುಸು 
ಲ್ಮಾನೀ ; ಹಿಂ. ಮುಸಲಮಾನೀ] 
ಮಂಸಳ ' ಮುಸಲ" ನೋ. 
ಮುಸಳಿಕೆ " ಮುಸಲಿಕೆ ನೋ. 
ಮುಸಾಂಬ್ರ (ನಾ). ಒಂದು ಬಗೆಯ ಸಸ್ಯ ಮತ್ತು ಆದರಿಂದ ತಯಾ 
ರಿಸುವ ಔಷಧ ವಸ್ತು: “ಸೀಮೆಕತ್ತಾಳೆ, ಲೋಳೆಸರ, ಮುಸಾಂಬ್ರ 


ಎಂ ನೋಣಿಸರ್‌ (ಕತೃರ, ೪); ಲೋಳೆಸರ,  ಮುಸಾಂಬ್ರ 
(ಶೈಔಗ. 3-೮೦): [ದೇ.॥ ತೆಲು. ಮುುಸಾಂಬ್ರ. ಮುಸಾಂಬರ] 
ಮುಸಾಫರ್‌ಖಾನೆ * ಮುಸಾಫಿರ್‌ಖಾನೆ ' ನೋ- 
ಮುಸಾಫರ " ಮುಸಾಫಿರ ` ನೋ. 13 
ಮುಸಾಫರಖಾನೆ ` ಮುಸಾಫಿರ್‌ಖಾನೆ ' ನೋ. 


ಮುಸಾಫಿರ್‌ಖಾನೆ, ಮುಸಾಫರ್‌ಖಾನೆ, ಮುಸಾಫರಯಾನೆ. (ನಾ). 
ಪ್ರಯಾಣಿಕರು ಇಳಿದುಕೊಳ್ಳುವ ಸ್ಕಳ; ಪ್ರವಾಸಿಬಂಗಲೆ : 
ಮಾತುಮಾತಾಡ್ತ ಬಂದೇ ಬಟ್ಟೆವಲ್ಲ ಮುಸಾಫಿರ್‌ಖಾನೆಗೆ (ಂದುರೈೆ- 18) ; 
ಆಲಿಕಾದರನು'. . . ಮುಸಾಫಿರ್‌ಖಾನೆಗೆ ಹೋಗಿ ಒಂದು ಕೋಣೆಯ] 
€ಿದುಕೊಂಡು ಆಲೋಚಿಸಹತ್ತಿದನು (ಮಕಿಸ- ೩೪). ಮುಸಾಫರ್‌ಖಾನೆ; 
ಅಧಿಕಾರಿಗಳು ಇಳಿದುಕೊಂಡಿದ್ದ ಮುಸಾಫರ್‌ಖಾನೆ ಹಾವಿನ ಹುತ್ತವಾಗಿ 
ತೋರಿತು (2೪: 00೪) ; ಈ: ಕಟ್ಟಡಗಳೇ ಅಲ್ಲದೆ ಸಫವಿದೊರೆಗಳು 
ಹಲವು ಸರಾರ್ಯ ಅಥವಾ ಮುಸಾಫರ್‌ಖಾನೆಗಳನ್ನೂ . , . ನೆಲದಡಿ 
ಕಾಲುವೆಗಳನ್ನೂ ಕಟ್ಟಿಸಿದರು (ಯಾಂ: 083), ಮುಸಾಫರಖಾನೆ ; 
ತಮ್ಮ ಗ್ರಾಮದ ಸರಹದ್ದಿನಲ್ಲಿರತಕ್ಕ ಛತ್ರ. ದೇವಸ್ಥಾನ- ಮುಸಾಸ 
ಖಾನೆ: ರಾಜಮಾರ್ಗಗಳು ಮುಂತಾದವುಗಳಲ್ಲಿ ಗಸ್ತು ಮಾಡುತ್ತಿರಬೇಕು 
(ಗ್ರಾರಾಳ- 30) ; ರಾಮಚಂದ್ರನು ಪಾತಜ್ಜಿಯನ್ನ ಮನೆಗೆ ಬಿಟ್ಟು 
ಮುಸಾಫರಖಾನೆಗೆ ಬಂದನು (೪4೫. 0೦೪). 

[೩೨ ಹಿಂ. ಮುಸಃಥಿರ್‌ಖಾನಾ ; ಮರಾ. ಮುಶಾಫರ್‌ಖಾನಾ) 

ಮುಸಾಫಿರ, ಮುಸಾಫರ, ಮುಸಾಫಿರಿ (ನಾ). ಯಾತ್ರೆ ಮಾಡು 
ವವನು; ಯಾತ್ರಿಕ; ಪಯಣಿಗ: ಹೊರಪ್ರಾಂಗಣದ ಚಾವಡಿ 
ಯಲ್ಲಿ ಯಾವಾಗಲೂ". ಭಾವಜಿಗಇ. ಮಯಖಾಫಿರರೊ - , - ಬೀಡು 
'ಬಿಟ್ಟೆರುತ್ತಾರೆ. (ಕಾರುರಾ- 4೭) ; ಶುವು ಉತ್ತರಹಿಂದುಸ್ಕಾ' ನಕ್ಕೆ ಬಂದ 
ಮುಸಾಥಿರರು ; ನೆಲೆಯಿಲ್ಲದ ಜನರು ಎಂದು ಅನಿಸುತ್ತದೆ (ಇಗುಕ. ೦೦). 
ಮುಸಾಫರ ; ಆ-ಮಾತಿಗೆ .ನಾಚಿಕೆಪಟ್ಟ ಈ ಮುಸಾಫರರು ಹೊರಟು 
ಹೋದರು (ಕಠಾಶುಂ- ೫೪: ಒಟ). ಮುಸಾಫಿರಿ:' ಹೇಣ್ತಿ ಹ್ವಾದ 
ಮ್ಯಾಗ ನಾವೂ ಮುಸಾಫಿರೀನ (ವೈನಿ. ೯೭)- 

[+ ಅರ. ಹಿಂ. ಮುಸಾಫಿರ್‌ ನ ಮರಾ. ಮುಸಾಫರ್‌- ಮುಶಾಘರ್‌] 
ಮುಸಾಫಿರಿ ` ಮುಸಾಫಿರ " ನೋ. 
ಮುಸಾಫಿರಿಬಂಗ್ಲೆ (ನಾ). - ಮುಸಾಫಿರ್‌ಖಾನೆ : 

ಬಂಗ್ಲೇದಾಗೆ ಚೌಕೀದಾರ ಆದೀನ್ರಿ (೩2. «೭)- 

[| ಮುಸಾಫಿರಿ (ಇ ಮುಂಸಾಫಿರ) 4. ಬಂಗ್ಲೆ (« ಬಂಗಲೆ) ] 
ಮುಸ್ಕಿ (ನಾ). ಹುಸಿಯಾದುದು ; ಕೃತ್ರಿಮವಾದುದು : 

ನಗು” ಪರಾ. 

ಮುಸಿಮುಸಿ ನಸು-ಕೃತ್ರಿಮವಾಗಿ 


ಈಗ ಮಂಸಾಫಿರಿ] 


"ಮುಸಿ 


ನಗು; ಹುಸಿನೆಗು: ಮಾಲಿ 


೭೨೯೫ 


ಮುಸ್ಕು 


ಸುಮಾಲಿಗಳು . . . ಹರಿಯ ಪಕ್ಷದಲಿ ಪೊಗಿಸೆ ಕೂರಂಬುಗಳ ಮುಸಿಮುಸಿ 
ನಗುತ ಶಾರ್ಜ್ಜವ ಪಿಡಿದು ವಿವಿಧಾಶುಗವನೆಚ್ಚೊಡೆಗಡಿದನು. (680೫. 
೦-೬-೫೬) ; ವಿದ್ಯಾರ್ಥಿಗಳು ಸಿದ್ದಣ್ಣನತ್ತ ಮಂಖ ತಿರುಗಿಸಿ ಮುಸಿಮುಸಿ 
ನಕ್ಕರು' (೬2: ೩); ಅಂಬಿಗನು ಮುಸಿಮುಸಿ ನಗುತ್ತ . - - ಹಲಗೆಯ 
ಕಡೆ ಕೈ ತೋರಿಸಿದ (ಶಸುತೊ-. ೩೩೨). [+ ತೆಲು. ಮುಸಿ] 
ಮುಸ್ಕಿ ` ಮೂಸೆ `ನೋ. 
ಮುಸಿಕಟ್ಟು (ಕ್ರಿ). ಚಿನ್ನ, ಬೆಳ್ಳಿ ಮುಂತಾದ ಲೋಹಗಳನ್ನು ಕರಗಿ 
ಸುವ ಸಾಧನವನ್ನು ಅಳವಡಿಸು ; ಮೂಸೆಯನ್ನು ಇಡು : ನಾಗಾ 
ನನು ಪರ್ವತಕೆ ಮುಸಿಕಟ್ಟೆ ಬೆಳ್ಳಿಯ ರಸದ ಪ್ರಚಂಡವಾದ 
. ಹರಿಬಿಟ್ಟಿರುವನೇನೋ (ಹುರಾಕಾ.' ೨೬): 
[ಮುಸ್ಕಿ (ಆ ಮೂಸೆ) 4 ಕಟ್ಟು] 
ಮುಸಿಕೆ (ನಾ). ಓಕಳಿಯಾಟಿದಲ್ಲಿ ನೀರನ್ನು ತೂರಲು ಬಳಸಂವ ಬಟ್ಟೆ 
ಮಾಡಿದ ಜಾಳಿಗೆಯಂತಹ ಸಾಧನ (?): ಕುಸ್ತಿಯ 
ಹೊಂಡದೆ ನೀರನ್ನು ತಮ್ಮ ಧೋತರೆದ ಚಾಳಿಯಲ್ಲಿ ತುಂಬಿ 
ಡು: ಸೂಳೆಯರ ಮೇಲೆ ತೂರುವಮ ಪ್ರಾರಂಭವಾಯಿತು. ಆ 
ನೀರಿನ ಮುಸಿಕೆಗಳ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಸೂಳೆಯರು ನನಲ್ಗನ' 
ಕಂಟಿಗಳನ್ನು ಉಪಯೋಗಿಸುತ್ತಿದ್ದರು (ಗ್ರಾನೂಡ. ೨೫೯). [೨3 
ಮುಸಿಗಾರ (ನಾ). ಲೋಹಾದಿಗಳನ್ನು ಮೂಸೆಯಲ್ಲಿಟ್ಟು ಕಾಯಿಸು 
ವವನು : ಸಾಹಸಿಗಳಾದ ಮುಸಿಗಾರರು ಭೂಗರ್ಭವನ್ನು ಬಗೆದು ಬೊ. 
ಭಂಗಾರ ತಾಮ್ರ ಮುಂತದ ಧಾತುಗಳ ರಾಶಿಯನ್ನು ಒಟ್ಟುತ್ತಿದ್ದ ರು 
(860ಗ- 6)... [ ಮುಸ್ಕಿ (ಆ ಮೂಸೆ) 4 _ ಗುರ (೬ -- ಕಾಣ) ] 
ಮುಸಿಗೆ ' ಮುಷ್ಕಿ ' ನೋ. ಚು 
ಮುಸಿಗೆಬಿಗಿ (ಕ್ರಿ)... ೧. ಹಿಂಗಟ್ಟುಮುರಿ ಕಟ್ಟು; ಹೆಡಮುರಿ 
ಹಾಕು: ಕೋಣೆಯ ಬಾಗಿಲು ತೆಗೆಮೆ ಒಳಗಿನಿಂದ ಅದನ್ನು ಹಾಕಿ 
ನನ್ನನ್ನೂ ಮುಸಿಗೆಬಿಗಿದರು (ಕೀಂನು- ೩0). ಶಿ. ಬಿಗಿಯಾಗಿ ಕಟ್ಟ 
ಲೃಡ್ಮು-ಬಂಧಿಸಲ್ಪಡು: ಮರಕ್ಕೆ ಮುನಿಗೆ ಬಿಗಿದಿದ್ದ ರಣದುಲ್ಲಾಖಾನನು 
ಆತನ ಕಣ್ಣಿಗೆ ಬಿದ್ದನು (೫ರ್ಬಕೇ. ೩೦): : [ಮಂಸಿಗೆ (ಎಮಂಷ್ಠಿ) 4-ಬಿಗ್ಗಿ] 
ಮುಸಿನಗು (ನಾ). ಹುಸಿನಗು ; ಕೃತ್ರಿಮವಾದ ನಗೆ: ಮುಸಿನಗುವಿ 
ನೊಳಗೆರಲಶಕ್ಕವೆ ಪಿಶಂಚಿಕೆಗೆ ?  (ಮಂಕುಕ- ೪0೬): [ಮುಸಿ  ನಗ್ಯು] 
ಮುಸಿನಗೆ.(ನಾ): ಎ ಮುಸಿನಗು : ಯಾಕ್ರೋ ಈ ಮುಸಿನಗೆ ? ಗಟ್ಟಿ 
ಯಾಗಿ ನಗುವುದಕ್ಕೆ ಧೈರ್ಯವಿಲ್ಲವೆ 9 (೫ಸುಕೂ. 0೭ಐ)- 
ಮುಸಿನಗೆ (ದ್ವಿರುಕ್ತಿ) : ದೆಸೆದೆಸೆಯ ಸಸಿವದನೆಯರೆ ಮುಸಿ 
(ಅನಂರಾ. 
[ಮುಸ್ಕಿ 4. ನಗೆ] 
ಮುಸಿಮನೆ (ನಾ). ೧. ಜಿನ್ನ, ಬೆಳ್ಳಿ ಮುಂತಾದ 
ಕರಗಿಸಲು ಬಳಸುವ ಸಾಧನವಿರುವ ಸ್ಥಳ. ೨. (ಆಲಂ) ಕಠಿಣ 
ವಾದ ಹಂತ,-- ಮಜಲು : ಈ ನಾಲ್ಕು :ಮುಸಿಮನೆಗಳನ್ಲಿ 
ಹಾದು, ಹದಗೊಂಡು ಪರಿಮುಕಪೂರ್ಶಿಯನ್ನು ಹೊಂದುವೆದೆಂದು ಪಂಪನು 
ಹೇಳಿದ್ದಾನೆ (48. ೬೦)- [ಮುಸ್ಮಿ (ಎ ಮೂಸೆ) 4 
ಮುಸಿಯ " ಮುಸ್ಕು ' ನೋ: 
ಮುಸಿಲ್ಲಮಾನ ' ಮುಸಲ್ಮಾನ ' ನೋ. 
ಮುಸು, (ನಾ). ಓಂದು ಅನುಕರಣ ಶಬ್ಧ; "ಮುಸುಗುಟ್ಟು' ಪರಾ. 
ಮುಸುಮಂಸು (ದ್ವಿರುಕ್ತಿ) ; ಮುದ್ದುಕೂಸಿನ ಹಾಗೆ ಮುಸು 
ಮುಸುಮಾಡುತ್ತ ಕುಣಿದಾನ (ಸೂರ್ಯಪಾ- 3೫-೩): 
ಮುಸ್ಕು, ಮುಸಿಯ, ಮುಸುವಃ ಮುಸುವು. ಮೂಸ್ಯು 
(ನಾ). ಕರಿಯ ಮುಖವೂ ಉದ್ದಬಾಲವೂ ಉಳ್ಳ. ಒಂದು ಬಗೆಯ 


ಪ್ರವಾಹ 


೦-೨೩-೪೬) - 


ಲೋಹಗಳನ್ನು 


ಮನೆ] 


ಮುಜ್ಜು, 
ಒ 


ಮುಸುಂಕಿಡು 


ಮೊಡ್ಡ ಗಾತ್ರದ ಕಪಿ; ಗೋಲಾಂಗೂಲ : “ಗೋಲಾಂಗೂಲಃ, 
ಕೃಷ್ಣವಕ್ತಃ - ಈ ೨ ಮುಸು” (ಹಂಡು: ೩-೬) ; ಮುಸು ಮುತ್ತಂತೆ 
ತೆರಳ್ತ ತನ್ನ ಮೊಗಮಂ ಕುಡಳ್ಳನೋ (50%. ೨-9) ; ಮೊಸಳೆ 
ಮುಸುವಿಂದಂ ವಂಚಿಸಲ್ಪಟ್ಟು ಮನಂಗೆಟ್ಟು ಪೋಪುದುಂ(ಶಂತಕಂ. ೨0-06): 
ವಾನರ ಸಿಂಗಳೀಕ ಮುಸು ಕರಡಿಯ ಬಲಂ ಮುತ್ತಿದೆದ್ದು(ಕ್ಸಿ ಫಭಾ- ೨೦-೦೮), | 8 
ಮುದ್ದು; "ಅದು ಕರಡಿಯಲ್ಲ ಮುಜ್ಜು , ದೊಡ್ಡ ಕಪ್ಪುಮಂಗ' ಎಂದ 
(90- 93); ಮಾವಿನ ಗಿಡದ ಕಾಯಿಗಳು ಎಲ್ಲಾ *ಮುಜ್ಜು'. ತಿಂದು 
ಹಾಳಾಗಿ ಹೋಗುತ್ತಿವೆ (೫ನ. 0೭೦). ಮುಸಿಯ; ಮೊಲ, ಮುಸಿಯ, 
ಹುಲಿ, ಕರಡಿ, ಕುರ್ಕ ಮುಂತಾದ ಇತರ ಪ್ರಾಣಿವರ್ಗಕ್ಕೆ ಕಾಡಿನಲ್ಲಿ 
ಮಿತಿಯೇ ಇರಲಿಲ್ಲ (8038. ೨): ಮುಸುವ ; ನರಿ ಹದ್ದು: ಜಬುಕ 
ಮುಸುವ ಶರಭೆ ಶಾರ್ದೂಲ ಸಿಂಹವು (ತಕ್ಶಣ. 0-099; ಮರೆ ಹುಲ್ಲೆ 
ಹಿಂಗ ಮುಸುವನು . . . ಚಕೋರನ ಬಳಗವೊಪ್ಪತು ವನದೊಳು 
(ಗೋಶಾತು- ೩-೦೦); ಬಸ್ಸಿ ನಿಂತಾಗ; ಬಸ್ಸಿನ ಬಳಿಗೆ ನೂರಾರು. ಮುಸುವ 
ಗಳು ಬಂದು ತಿಂಡಿ ಬೇಡಿಕೊಂಡು ಹೋದುವು (೪65- ೩)- ಮುಸುವು : 
ಮರದ ಮಸಿಯಿಂ ಮಳೀಮಸಮಾದ ಮುಸುಂಬು' ಮುಸುವಿನ ಮಂಸುಂಬಿ 
ನಂತೆ (9ರಶೇ. 8-008 ರ); ಮುಸುವೆನೆ ತನ್ನ ಮುತ್ತುಮುಸುಡಿಂದಿರ 
ದೇಡಿಪಳಿ್‌ (0೭8: 00-048) ಮೂಸ್ಕು; ಕೋತಿಗಳಲ್ಲಿ ಜಾತಿ : ಶಿಂಗಳೀಕ 
«ಎ ಕೋಡಗ, ಮೂಸು- ಮುಸುವ (ನಕ್ಕುಕು- ೨೬0)- 
ಕದೇ:॥ ತಮಿ. ಮುಚು; ಮಲ. ಮೊಚ್ಚ ನ ತುಳಂ. ಮುಜ್ಜು, ಮುಜ್ಜಿ; 
ಕೊಡ, ಮುಚ್ಚೇ; ಕೋಲಾ.ಮುಯ್‌ ವಯಾ; ನಾಯ್ಕ. ಪರ್ಜಿ, ಮಂಯ್‌; 29 
ಗೊಂಡಿ, ಮುಂಜ್‌ , ಮೂಂಜ್‌ ; ಕುಣ, ಮೂಸು ; ಕುವ. ಮೂಹ] 
ಮುಸುಂಕಿಡು, ಮುಸುಕಿಡು, ಮುಸುಗಿಡು (ಕ್ರಿ). ೧. ಮುಚ್ಚು; 
ಮರೆಮಾಡು ; ಮುಸುಕುಹಾಕು : ನಯನೌಘಚ್ಛಲದಿಂದೆ ನೈದಿಲೆಸಬಂ 
ಶಕ್ರಂ ಮುಸುಂಕೆಟ್ಟಂ (ಹುತತ ೪0) ೨- (ಮುಖವನ್ನು) ಮರೆ 
ಮಾಡಿಕೊಳ್ಳು; ಮುಸುಕನ್ನು ಹಾಕಿಕೊಳ್ಳು : ಮೋಹದ" ಮುನಿಸು 
ಮನದೊಳ್‌ ತೀವಿ ಪ್ರಣಯಕಲಹಂ ಬಲಿದು ಪ್ರಸಾದಮನೊಲ್ಲದೆ 
ಬಸವಂ ಮುಸುಣಿಟ್ಟು .. . ಪಟ್ಟಿರ್ದಿರೆ (046. 9-೪); ವಸುಗಳ 
ಮುಸುಂಕಿಟ್ಟೋಡೆ ಸರಸಿಜಭವಂ ಕಂಡು ಕಂಡು ಕಾಳೆಗಕೆ ಮುಂಕೊಂಡನು 
(109. &0-19)- ಮುಸುಕಿಡು : ೧. ದೆಸೆಯೆಲ್ಲಂ ತೀವ್ರಬಾಣಾಳಿಯೊಳೆ, 
ಮೆಡಅ”ದಂತಂಬರಂ `ಬಾಣದಿಂದಂ ಮುಸುಕಿಟ್ಟಂಶಾಗೆ (ಕಂತಣ. ೧೨-೨೦); 
ಕುಂಭದ್ವಯಕ್ಕೆ ಮುಸುಕಿಟ್ಟ ಬೆಳ್ವಟ್ಟೆಯಂತಿರೆ ಗುರುಕುಚಂಗಳಂ ನೋಳ್ಪೆ 
ಕಾಮುಕನಿಕರದ ದಿಟ್ಟಿ : ನಾಂಟದ ತೆಜದಿ ಮಲಮಾಡಿದಂದದಿಂ ಕಟ್ಟಾಣಿ 
ಮುತ್ತುಗಳ ಕೆತ್ತಿಸಿದ ಮೊಲೆಕಟ್ಟ ಕಟ್ಟಿದಳ್‌: (ರಫಿ: ೬-36). ೨. ಮುಸು 
ಕಟ ಪಟ್ಟಣಿಗೆಯುಂ ಪೊಜಪೊಣ್ಮುವ ಕಣ್ಣ ಬಿಳ್ಬುಮೋಪರ ಮನದೊಳ್‌ 
ತಳಿಬೊಳೆವ 'ಹಾಳೆಗಳಂತಿರೆ , . . ಬಂದುದಂದೊಡನೆ ಸಜ್ಜನವೆಂಡಿರ 
ತಂಡಂ (60 ಶು-00-9೩ 60ನರೈ) ; ನಿಜೋತ್ತರೀಯ ವಸನಾಂಚಲದಿಂ ಮುಸು 
ನ್ಯಾ ಚಿಂತೆಯೊಳ್‌ , . . ಜಾನಿಸುತ್ತಿರಲಂ (ಉರಂಣ. ೩೬೬); ನಿಶೆಯೆಂಬ 
ವಧು ನೀಲಿಯ ವಸನವನುಟ್ಟು ಮುಖಸುಕಿಟ್ಟಳೆಂಬಂದದಲಿ ದಿಸೆ ಪದಿನಾಜ 
ಊೊಳಿಯ್ದೆ ಕತ್ತಲೆ ಮುತ್ತಿ ಮುಸುಕಿದುದು. (ಊತ, ೨-002), 
೩.. ಆವರಿಸು; . ತುಂಬಿಕೊಳ್ಳು: ಭೂತಳದೊಳ್‌ ಹಿಮಮೊತ್ತರಿಸಿ 
ಭುವನಜನಮನಾಅಕೆ ನಡುಗಿಸುತುಂ . , . ಮುಂದುಗೆಡಿಸುತುಂ ಮುನುಕಿ 
ಹುತು೦ಿ (೧ಂಕ. ೪-೩೬); ಬಸಿಆಕೊಳ್‌ ಮಾಸೊತ್ತಿ ನೆತ್ತಂ* ಪಸರಿಸಿ ಕರುಳಿಂ 
ಸುತ್ತಿ ಮೂತ್ರಂ ಪುರೀಷಂ ಮಂಸುಕಿಟ್ಟಿಲ್ಲಂಗದೊಳ್‌ ಕೆತ್ತಿರಲ್‌ (6೫4. ೩)- 
ಮುಸುಗಿಡುಃ ೨, ತಾಯಿ ದೊಡ್ಡಮ್ಮಾ ಏನಂಟ್ಬು ಮೆರೆದಾಳು 
ಕಾಗೂಟ್ಟು ಕರಿದಾ ಮುಸುಗಿಟ್ಟೂ , . . ಮೆರೆದಾಳೂ (ಹುಟ್ಮಿಕ. ೬೬)- | 68 
[ಮಂಸೂಂಕ್ಕು 3- ಇಡ್ಳು] 


೩8 


೭೨೯೬ 


ಮುಸುಂಕ್ಕು, 


'ಮುಸುಂಕು,, ಮುಸುಕ್ಕು, ಮುಸುಗ್ಕು (ಕ್ರಿ). ೧. (ಗವಸಣಿಗೆ ಮೊದ 
ಲಾದುವುಗಳಿಂದ) ಮುಚ್ಚು; ಮರೆಮಾಡು; ಆಚ್ಛಾದಿಸು:ಹೊದೆಸು : 
ದೆಸೆ ಪಸುರೇತಾ ಪಚ್ಚೆಯೊಳೆ ಮುಚ್ಚಿ ಮುಸುಕಿದ ಮಾಲಕ್ಕಿಯಾದುದು 
ಎ ಮೇಘಕಾಲದೊಳ್‌ (ಊರಾ: ೭-೨3): ಎಲ್ಲಿ ಹೊಕ್ಕಲ್ಲಿ ನಿನ್ನ ವಿಣಾರವ 
ಮಾಣೆ . , - ಕೋಡಗವ ಹುಲ್ಲ್ಲಿ ಮುಸುಂಕಿದೂತೆ [೧೫೫. ಮಂಸು 
ಕೆಟ್ಟಿಂತೆ] ಕೂಡಲಸಂಗಮದೇವ ನಿನ್ನ ಪರಿ (64, ಕ: ೬೬); ಗಗನಲಕ್ಷ್ಮಿಯ 
ಪಯೋಧರಮಂ ಮುಸುಂಕಿದ ಚೀನಾಂಬರದ ಸೆಅಂಗಿನಂತ್ರೆ ತೊಳತೊಳಪ 
ಪಳಯಿಗೆಯ ಪಟಲಗಳ್ಳಿ ಳಿರುತ್ತಿರೆ (೩ಕೇ- 9-೭೧ ಈ. ೨. ಮರೆಮಾಡಿ. 
ಕೊಳ್ಳು; ಹೊದೆದುಕೊಳ್ಳು 2 ಆನಿನಿಸೀಕ್ಷಿಸಲಾ ಲತಾಂಗಿ ಲಜ್ಜಿಸಿ ತನುವಂ- 
ನಿಜ್ಮಿತಸಿತಾಂಶುಕಪಲ್ಲವದಿಂ ಮಂಸುಂಕುವಳ್‌ (ಗರಣ: ಕ); ಆ ವಧು 
ವಿನ ಗೃಹಕೆಯ್ದಿ ಮುಸುಂಕಿದ ಧಾವಳ್ಕಾಬರಮಂ : ತೆಗೆದಂ ಸ್ಮರನಸಿ- 
'ಯೊಜಿಕಿದೆಗೆದಂತೆ (ರಕ: 3-09): ಸಿ: ಮುತ್ತು; ಕವಿ; ಮುಸುರು : 
ಶ್ರವಣಿನತವಾರಿಜಾತಸ್ತವಕೋದ್ಮತವರಿಮಳಕ್ಕೆ  ನಂದನಭ್ಮಂಗೀನಿವಹಂ 
ಕವಿದೆನ್ನ: ಮುಂಸುಂಕುವಿನಂ ಪೊಣಮಟ್ಟೆನಾಗಳತಿಸಂಭ್ರಮದಿಂ (ಉರ. 
660); ನೊಟಗಳ್ಳುಸುಂಕಿ . . . ಮುನಿಪತಿಯನಗಲದೆ ಸುಲ್‌ವುವು 
ಜುಮ್ಮೆಂದು ಕಂಡವರ್ಪೆಯುವಿನಂ (ರರ್ಕುನ್ಮು. ೪-೭0); ಅಬಲೆಯೊರ್ಪಳಿರೆ 
ಮರುಳ್ಹಂಬಿಯೊಂದಲರ್ದ ಪೊಂದಾವರೆಯ 'ಸಿರಿಗೆತ್ತು. ಮೊಗಕೆಆಗೆ 
ಕಯ್ಕೆತ್ತಿ ಪೊಯ್ಕೆ ಕೆಂದಾಪರೆಯರಲೆನುತ್ತದಂ. ಭರದಿಂ ಮುಸುಂಕೆ 
(ಕರ್ಮರಾ- ೪): ೪. ಹರಡು; ಹಬ್ಬು ; ಆವರಿಸು; ವ್ಯಾಪಿಸು ; 
ಭೋಗಾಂಗಮಾಗಿಯಂಂ ಕೃಷ್ಣಾಗರುಧೂವಂ ಮುಸುಂಕಿ ಕೊಂದಿಕ್ಕಿದುದಾ 
ಭೋಗಗಳನಿಂತು ಸಂಸ್ಕೃತಿಭೋಗಂಗಳೀ ಭೋಗಿಭೋಗದಿಂ. ವಿಷಮಂಗಳ* 
(ರಿಪು- ೫-೨೩); ಕುಸುಮಶರನ ಪೊಸಜಸದ ಬೆಳರ್ಪ ಮುಸುಂಕಿದುದೋ 
ಎನಲು ಅಸಿತೋತ್ಸಲಲೋಚನೆಯಾನನದೊಳ್ಳ ಪಸರಂಗೊಂಡು ವಿವರ್ಣಂ 
ಮಿಗೆ ರಃಜಿಸಿದುದು (ರುಣ: ೪-೦೪. ೫. ದಟ್ಟವಾಗಿರು ; ನಿಬಿಡ 
ವಾಗಿರು; ಸಾಂದ್ರತೆಯಿಂದ ಕೂಡಿರು : ಪೊಸವೇಟಮೇಬ ಚೆಲ್ಮಿಡಿದೆಳ 
ಮಾಮರಂ - . - ಅನನಿರಾಗಮೆಂಬ ತಳಿರಿಂದೆಸೆದಟ್ಕಅನಾಳ್ವ ನೋಟಮೆಂ 
'ಬಿಡಿದಲರಿಂ" ಮುಸುಂಕಿ ಸುಸಿಲೆಂಬ. ಬಸಂತದೊಳೇಂ ಪೊದಟ್ಟುವೋ 
(6೦%. ೦೨-೨೪); ಎಯ್ದೆ ಮುಸುಂಕಿ ನಿಂದ ತಣ್ಣಳಿರ್ಗಳಿನೊಪ್ಪಿ ತೋರ್ಪ 
ಜಲಮಂಟಪದಲ್ಲಿಗೆ ಬಂದನಾ ನೃಪಂ (ಉರಂಉ 986). ೬. ಒಟ್ಟಾಗು; 
ಸೇರು; ಕೂಡು : ಪೊಸಮುತ್ತಿನ ಲಂಬಣದೋ ಮುಸುಂಕಿದಂತಿಡಿಯೆ 
ಪೂತ ಸುರಯಯ ಮುಗುಳು . . . ಆಯ್ದಳರ್ಳ (೪ಪು: ೧೦-೪೪. 
೭. ತುಂಬಿರಂ: ಆವರಿಸಿರು : ಎದ್ಯುಲ್ಲತಾಗರ್ಭೀಕೃತಶಾರದಾಭ್ರವಿಭ್ರಮ 
ದಂತೆ ಭಸಿತಂ ' ಮುಸುಂಕಿದ ಬಿಸುಗಣ್ಣಿಂ ಮೆಜ್‌ವ ಲಲಾಟಪಟ್ಟದಿಂ 
(018, 9-09); ಮೊಸಳೆ ಮಂಸುಂಕದಚ್ಚ ಪೊಸ ಬಾಂಬೊಲಯಿಂಬೊನ 
ಲೊರ್ಮೆ ಕೂರ್ನೊಣ? ಮುಸುಜದ . ಜೇನ ಪುಟ್ಟಿ (8%. &-೦೩೩)- 
ಮುಸುಕ್ಕು : ೧. ಮಸುಕು. .ಆವರಣೇ, ಭಾವೇ ಚೆ" (16ರ): 
ದುಕೂಲಾಂಬರಂ ನಿಜಾಂಗದೆೊಳಂ ಸಂದೆಸೆದಿರೆ ಬೆಳ್ಮುಗಿಲಿಂದಂ ಮುಸುಕಿದ 
ನೀಲಾದ್ರಿ ' ಬರ್ಪ ತೆಳದೊಳ ಬಂದಂ (ಕುಕಳಾ. ೨.೩6); ಮಹಾಸ್ತ್ರ 
ನಂರದೊಳಿ:ತನನು ಮುಸುಕಿದನು. ಶರಮಯವಾಯ್ತೂ ರಣಭೂಮಿ 
(ಕಂಬಳ. 30-೩9): ಮುಸುಕಿದಳು ಮಾಯಾವಿಲಾಸದ ವಸನದಲಿ ಮಾಯಾ 
ನಿತಂಬಿನಿ ಮಿಸುಕದೆಂತಿರೆ (ಕೊ6ರಾ- ೨-೦-೪೦). ೩. ಧರ್ಮವೆಂಬಿಂದು 
ಮಂಡಲಕ್ಕೆ ಮುಸುಕುವ ಕಾಳರಾಹುವಿನ ನಾಲಗೆಯೆನಿಪ ಸಿರಿಯಂ ಒಣ್ಣಿಪಂ 
ಗಾಂಪನಲ್ಲೆ (ಕಾರಂಪೂ- 889) : ಅಳಿನಿಕುರುಂಬಮಶೋಕೆಯ ತಳಿರಂ 
ಮುಸುಕುವವೊಲಂಭ್ರಪಲ್ಲವಮುಂ ಕುಂತಳತತಿಗಳ್ಳುಸುಟ್‌: , . . ಮೊಡ 
ಮಟ್ಟಂ (ಕಠರ್ತಿಶ್ಶು- 3-0೪೬) ;` ಮುಸುಕಿ 'ರುಖಮ್ಮನೆ. ತೆಗೆಪುತೆಆಗುತ 
ಮಸಗಿ ನೆಗೆದೋಡುವ ನೊಣಂಗಳ ದೆಸೆದೆಸೆಗೆ ಪೇಸಿಕೆಯು ನಾತವಧಿಕ 


ಮುಸುಂಕ್ಕು 


ಭಯಂಕರವು ಪಸರಿಸಲು (೧8. ೪೬-೩) ; ಪರಶುವಿನಿಂದೆ ಮುಸುಕಿ | 
ಮುದ್ದ ರೆದಿಂದಲಸಿಯರೆದು - - . ದೆಸೆಗೆಡಸಿದರ್‌ ಸುರಪುಸರಮಂ ದಾನವರ | 
(ಕಂಫಿ- ೪೪-8). ೪. ಕುಸುಮಾಪಚಯವ್ಯಸನಾವಸಕ್ತ | 
ಪಾಣಿಪಲ್ಲವರಾಗಂ ಮುಸುಕಿದುದೆನಿಸಿದುದಸುಗೆಯ ಪೊಸದಳಿರ್ಗಳೊಳೆಸೆವ | 
ಕೆಂಪು ಸಂದನವನದೊಳ್‌ (ಅಕ್ಕ ೬-೯0) ; ಕೂಡೆ ಮೂಜಗವಂ ಮುಸುಕಿ! 
ತೇಂಕಾಡಿಸುವ ಗಂಗೆಯನುಮೇಶನು ಸೂಡಿದನಲಾ (ಕ್ಯ. ೩೯-21); | 
ರವಿ ಪಶ್ಚಿಮಾದ್ರಿಯಂ ಮೇಳಿಗೊಳೆ ತಮಸ್ತೋಮಮವನಿಯೆಂ ಮುಂಸುಕಿತು 
(ಕೈಮಿಳಾ- 5-4). ೫. ನನೆಯಿಂ ಮುಸುಕಿದ ತಳಿರಂ ಪೇಆದ ಪೊಸ 
ಮಾವುಗಳಿಂ ಬಸಂತಮೆಸೆದಪುದು (6೧೪: 90-68) ನ .ಮಿಸುಪ ನದೀ 
ನಾರಿಯ ನಳಿತೋಳೆನಲೆಸೆವಿರ್ತಡಿಗಾಲುವೆಯಿಂದನೆ ನೆಆ ವರಿಸುಕಿ ಬೆಳೆದ! 
ಚೆಂದೆಂಗೊಳ್ಳಾಳೆಯಜಕೆ ಪಸುರೆಲೆವಳ್ಳಿ ... ಒಪ್ಪಿಡುದು (೬ರ: 
೩6). ೬. ಕೇಯೂರೆಕಟಕಸಮಿತಿಯೇಗುಯತಬಾಹುಗಳಿನುನ್ಮಿಹಿಪ್ರಶ್ನ 
ಪಟಚ್ಛಾಯೆಯೊಳೆ ಮುಸುಕಿ ದೇಹಚ್ಯಾಯೆಯುಮಂ ಪುದಿಯೆ ರತ್ನತರುವೆನೆ 
ಪೋಲ್ತಂ (೪೦4: ೪-90); ಅಲಭುವರ್ಣಕರೀತಿಯಿಂ ರಸಂ ಮುಸುತಿಯುಜ್ಯಳಿ | 
ಪಂತೆ.. . . ಬರೆಯಿಸುತೆ (ಕದ್ಮರಾ. 03-50): ೮. ಒದಗು : ದೊರಕು ; 
ಉಂಟಾಗು : ರಸನೇಂದ್ರಿಯರಿ ತೃಪ್ತಿವಡೆಯರಿಹಪೆರಸೌಖ್ಯ ಮುಸುಕುವುದು 
(ಸೊತಣ, 0-8)- ೯. ಅಡಗಿರು; ಮರೆಯಾಗು : ಆ ವಿರಾಟನ ರಾಜಧಾನಿ 
ಯೊಳೀ ವಿಳಾಸದಿ ಮುಸುಕಿ ತಾವ್‌ ಪರಸೇವೆಯಲಿ ಪಾಂಡವರು ಕಳೆದರು 
ಹತ್ತುಮಾಸವನು (೪ಎ: ೨-೨); ಖರಕಿರಣ ಮೇಘದೊಳು ಮಂಸು 
ಕಿರ್ದುರವಣಿಸಿ ಪೊಡಮಡುವ ತೆರದಿಂ (ಕೂರ್ಮಾಕ- ೫೭) - ೧೦. ಮುಚ್ಚಿಡು; 
'ರಹಸ್ಯಮಗಿಡು ; ಅಡಗಿಸು: ಕುಂಶೀನಂದನರು ಸುಕ್ಷಾತ್ರತೇಜೋ 
ವೃಂಡವನು ಮಮಿಸುಕಿದರು. ವಿಮಲಬ್ರಹ್ಮರಶ್ಮಿಯಲಿ (ಕುವ್ಮಾಆ. ೧೦-೨): 
೧೧. ಸುತ್ತುಗಟ್ಟು; ಬಳಸು; ಸುತ್ತುವರಿ : ಶಿಯಿಯ ಸೆಕೆ ತಾಗೆ 
ಮಿಗೆ ಕುಂಡುತುಂ ಪುದಿದ ಮಾಸು ಮುಸು[ಣಣಂ: ಮುಸುಂ]ಕಲುಬ್ಬಸ 
'ದೊಳೊಂದುತುರಿ (ಶಿಂಕೋರ. ಜ. ೫೦6-36);  ಪೊಂಗೊಡಮೊಲೆವೆಂಗಳು 
ಮುಸಂಕಿತು., ಮೃಡತಪಧ್ವೆಂಯಯ ಪಿತನ (ಕೋಜತ- ೦-೩೦) ; 
ವರುಣಿಗಳಾ ಕಾಸಿಯ ಪುರವಸು ಮುಸುಕಿ ಕಾದಿರುವಂದದಲ್ಲಿ ಒಸೆದು 
ಪಟ್ಟಿಣವನು ವಾಹಿನಿಯೆರಡಾಗಿ ಪಸರಿಸಿ ರಕ್ಷಿಸುತಿಹಳು (5050. ೫-೪೩). 
ಮುಸುಗ್ಕು ; ಹ: ಇಸೆ ಮುತ್ತಿ ಮಂಸುಗ[ಣತಾಂ: ಸುಜ] ಪರಿಬಂಧಿಸಿ 
ದವು ನರರಥತುರಂಗಮಂಗಳಂ . . . ಅವನ ಸೆರಲ್ಲಲ್‌ (ಶತಂ. 03-೦೬); 
ನುಣ್ಣೊರಲ್ಪನಿಗೆ ಪುರಾವತಾದಿ ವರೆಖಗತಶಿ ಮುಸುಸಲು 
06-38) ; ಸಗರನ ತನೂಜರಾಗುರುಬಿ ಶರವರ್ಷಮಂ ಸೈಗರೆಯಲವು ಸಕಲ 
ನಾಗಬಲವಂ ಮುಸುಗುತೆ (ತತುಫು. ೪-೦೦-೩೪). ೭. ಮುಖವೆಲ್ಲ ಧೂಳು 
ಮುಸುಗಿದೆ. “(ಮೀಂನು: ೦೯೦): ೧೦. ಸತ್ಯವನ್ನು ವ 
ವಾದ ಅಸತ್ಯಕ್ಕಿದೆಯೇ'? . (ಕಿಕಂಾ. 050), ೧೧. ಆ ಕುವರಸನು. . - 
ರಾಕೇಂದುವಿನಂದದ ಮೊಗವವರ್ಗಳ್‌ ನಾಕಸತಿಯರೊ . . 
ಮುಸಗಿದರು (ಯಲ್ಲ. ೦೪-೫೦). "ಮುಚ್ಚು,'. 'ಮುಸಂಜ್ಯು' ಪರಾ. 
ಮುಸುಂಕ್ಕು, ಮುಸುಕ. ಮುಸುಕು. ಮುಸುಗ್ಯು (ನಾ). ೧. 
ಹೊದಿಕೆ; ಆಚ್ಛುದನೆ : ಎಯ್ದೆ ಪಂದೆಳಸಿ ಮತ್ತರ್ಯಂಕಮಂ ಪೊರ್ಮವಂ 
ಪದೆದಾನೀಕ್ಷಸೆ ಪೋಪನೊಯ್ಯನಿ ಮುಸುಂಕಂ ಪೊಕ್ಕು ಮೆಯ್ದತ್ತುವಂ 
(ಕುಸುಮಾ. ೦೨-೦೩೦): ಮುಸುಕ : ೧. ತೆಗೆ ನಿನ್ನ ಮುಸುಕವ ನಗುತುಂಬೆ 
ಮೊಲೆಯನು ಜರವನೆಲ್ಲವ ತಿರುಗಿ ಬಾಯಾಜ್‌ 


ಆಸಿ 


ಬಂದೆನು (ಶೃರಂಠ- 0-6 


*ನುರಕಿಂ), ೨: ತೆರೆ; ಜವನಿಕೆ ; ಪರದೆ: “ಜವನಿಕೆ ಮುಸುಕಂ” 
(ಕಾರಿ: 08), ಮಂಸುಕ್ಕು: ೧. ಮುಸುಕಿರ್ದ ಭಪಬಂಧನವ ತೆಗೆದು 


'ವಂತೆ ಮುಸುಕಂ ತೆಗೆದಂ (4ರ: ಶೇ. ೬೬-೦೪) ; 
ಕಂಗಳೊಜತೆಯ: 


ತಲೆಯ ಮುಸುಕಿನ 


ಜಲದ ದುಗುಡದ ಮುಖದ ಜನಪತಿ ಫಲುಗುಣನನತ್ತಿದನು! 


(ಇಗಂದಳಿ. | 


೭೨೯೭ 


ಊ 


30 


೩5 


48 


ಮುಸುಂಕ್ಕು 


ಅಗಳಿಸುತ . - . ಶಶಿಯ ಮೇಗೆ ಕವಿದ ಬಿಳು 
ತ್ತರಿಸುವಂತಾಗ ನೂಂಕಿದ ತನ್ನ ಮುಸುಕ (ರತ. ೧೦-೮೪). 
ಮೊ:ಡವೋಡಿದಿನಬಿಂಬದಂತೆಸೆದ ಮೆಯ್ದೆಳ 
ಬೀದಿವರಿದು (ಸತರ: 3-4); ಪಸರಿಸಿದ ಪರಿವಾರಮಧ್ಯದೊ 
ಳಸಮಬಲ ಹೊಳಕಿದನು ಮೇಘದ ಮುಂಸುಕೆಸುಗಿದಿನನಂತೆ ಮೈದೋಉದನು. 
ಕಲಿಭೀಮು (ಕುಪ್ಮಾಅ- ೭-೩೨) ; ಸೌಗಂಧಿಕಾದೇದಿಯು ಸಮಾಪದಲ್ಲಿರುವ 


ಸಖೀಮುಖವಂ ನೋಡಿ ಕನ್ನಡಿಯೆ ಮುಸು5೦ ಮಠೆಮಾಡುವಂತೆ ಸನ್ನೆಯಂ 


ಕುರ್ಮಾದ್ರೋ- 6-0೬) ; 
ಗೀ 


( 
ಜ್ರ ಸರಿಯಲು 


ಮುಸುಕು 


ಗೆದ್ದು 


ಮಾಡಿ (ಸಾಗಂಧಿ- ೩೯೦-೧): ೩. ಮುಖವನ್ನು ಮರೆಮಾಡಿಕೊಳ್ಳುವ 
ಬಟ್ಟೆ; ಅವಕುಂಶನಃ ಬುರುಕಿ : ಮೆಳ್ತಡೆ ನುಡಿದೆಯ್ದೆ ವಂದು ಮೂಸುಕಂ 
ತೆಗೆದಾಗಡೆ ಮೇಲೆವಾಯ್ತು ಬಲ್ಜಡಿಗನವೂಂಕಿ ಬಲ್ಬಡಿಗನಂ ಪಿಡಿದೊರ್ಮೆಯೆ 
ಎಲ್ಲಯುದ್ದ ದೊಳ*್‌ | ಪೋರ್ದ (ಶಂಕರಾ: ೮೭೬): ಮರಿಸುಕುಗಳ 
ಬೀಲ್ಗೈಜಿಗುಗಳ ವರೌಳಿಗಳ ಮಹಿಳಂಜನ ವಿರಾಜಿಸಿತು (ತೆೊರರಾ - ೧-೩-೨೯): 
ಆವರಿಸುವಿಕೆ; ಕವಿಯುವಿಕೆ: ಮುಚ್ಚಕೊಳ್ಳು ವಿಕೆ ; ಎ 
ನಿಮಗೆಂದಾಯ್ತು ನಿದ್ರೆಯ ಮುಸುಕಿನಲಿ ಗೋಗ್ರಹಣದಲಿ 
ಜಾಣರು ನೀವು (ಕುವ್ಮಾರ್ರೋ. ೬-5). ೫. ಆವರಣ: 
ಜಲಧಿಯೆ ಮುುಸುಕನುಗಿದತಿಕರುಣೆಯೇ ಹೆಂಗುಸಿನ ಹರಿಬಕೆ 
ರಸದ ಜೌ ೩ 
ಮುಸುಕನುಗಿದುಳಿವುದೆ ಮಾರನ ಮಂಸುಡ ವಬಂದಕೆ ಬಿದ್ದು ಬದುಃಂ 
ವರೇ ಮಹಾದೇವ (ಕನ್ಮಾರ್ರೋ" ೬-೨೬)... ಓ. ಅಡ್ಡಪಟ್ಟಿ: ಮರೆ: 
ಕಂಗಳಲ್ಲಿ ಕಟ್ಟಿದ್ದ ಮುಸುಕನಭಂಗವಾಗ ತೆಗೆದು ಬಿಸುಟು ನಯನಂಗಳಂ. 
ಬಲುಹಿಂದ ತೆಅಕಿದುಐಕಿ ಮುಚ್ಚು 
ಸಾಧನ; ಕೊಪ್ಪರಿಗೆಗಳೊಳೆಗೆ ತೀನಿ . ಸ 
ಬಸವರಾಜನು ಮುನ್ನ ತಾಂ ಮುದ್ರಿಸಿದ ಮುಸುಕಂ ತೆಗೆಯಲೊಡನಶಿನಿಸಿತ 
ಗರಳೋದ್ರೇಕವಹ್ನಿ ಪ್ರಸರವೆಡೆಗೆಡೆಗೆ . . . ನೆಗೆಪುತಿರಲು . ೩6-೩)- 
೮. ಒರೆ; ಕೋಶ : ಮುಸುಕಿನ ಸುರಗಿ ಕೆತ್ತವು ಮಂದಿ ದಳೆದುಳವಾಯ್ತು 
ಹ 


ಮಾಡು (ಕುನ್ಮಾಸ: ೧೪-೦೦೬): ಧದ ಬಿಗುಹು 


ನೋಡಲು (ಯ. ೩೦-66). ೭. 


ಮತ್ಚುಳ: ಪೊನ್ನ 


ನಿಮಿಷದಲಿ (ಕಣ್ಮತ್ರೋ. ೬-೫). ೪. ಗುಟ: ರಹಸ್ಯ: ಮುಚ್ಚು 
ಮರೆ : ಮೆಸುಡದ ಭರದ ಗುಜುಗುಜುಗೋಷಟ್ಶಗಳ ಜನಜನದ 
ಪಂಸುಕುಗಳ . . - ಪಾಳೆಯದಿರವು ಲೇಸಲ್ಲೆನುತ ಬಂದನು ರಾಜ 
ಮಂದಿರಕೆ (ಕುತ್ಕಾಕ- 0೬-೩); ಮಾರಿಹಿಂಡು ಮತ್ತೆ ಮುಸುಕಿನ ದಂಡು 
ಮೈಗೆ ಮುತ್ತಿದರೇನು ವಾರಿಜನಾಭನ ವ ಸಾರುವಂಥ 
ಹರಿದಾಸರಿಗೆ (ಪುರಂಠ- 0-046-0); ಪೋಲ್ವೆಯಂ ತಿಳುಪೆಂದು ಮಗುಳೆ. 
ಮಗುಳುಪಚರಿಸಿ ಮಂಸುಕಿನಿಂ ರು (ಕರಕು. ೬-೨೪. ೧೦. 
ತೋರಿಕೆ; ವೇಷ: ಸೋಗು ಪೃಸಿಯಾದ ಜಪ ಮಾಡುವವಗೆ 


ಮುಸುಕಿನ ಹಂಭವದೇಕೆ  ( ಶೃರುರ; 0-40-೩), ೧೧. ಮಂಕು: 
ಮಬ್ಬು: ಹಿಡಿದ ದುಗುಡದ ಕವಿದ ಮುಸುಕಿನೆ ಗಡಣದಲಿ ಗುರುಕೃಪ 


ಜಯದ್ರಥರೊಡನೊಡನೆ ಬರುತಿರ್ದುದೆಬಿಲದುದೀಶಕ 


ವಾರ (೪ಛ್ಯಾಂೀ. 
00-0೬) ; ಗಂಡುಅಧ್ಯಾಪಕರಿಗೆಲ್ಲ ಒಂದು ಬಗೆಯ ನಿರುತ್ಸಾಹದ ಮುಸುಕು 
ಕವಿಯುತ್ತದೆ (ಚಹಕೂ- ಆ). ೧೨. ಪ್ರಕಟವಾಗದಿರುವಿಕೆ : ವ್ಯಕ್ತ 
ವಾಗದಿರುವಿಕೆ : ಮುಸುಕು ಪೊಗೆಸುತ್ತು ಹೊದಕೆಗಳಸದ, ೈಶೆದೊಲದಿಕಿ 
ವಿಚಿತ್ರಪೆಳಕವಿಲಾಸಪ್ರಸರಂ  ಸನ್ನಾಹನಮಿಂತೆಸೆವಾವೇಗಕ್ಕಿ  ತರದಿನನೂ 
ಭಾವಂಗಳಿ್‌ (ರಸರ; ೪-೧೦೨ ಸೂತ್ರ): ಮುಸುಗ್ಕು : ೧. ಥಂಡಿಯ ಮಂಸುಗಿ 
ನಲ್ಲು ಬೆಚ್ಚಗೆ ಕನಸು ಕಂಡಿಲ್ಲ? (ನೆಮ: ೩೩-೦): ಸಿ. ಅರಸ್ಥೀ ದೊಡ್ಡಮ್ಮಾ 
ಮುಸುಗೀನಾ ಬಣ್ಣಾಕೆ ಎರಸವೆ. ನೀಲೀಕುದುರೇಯಾ (ಹುಟ್ಟ ಹ.) ಕ 
ಮುಸುಗುಪಾಕಿಕೊಂಡರೆ ಏನು ನೋಡುವುದಕ್ಕಾಗುತ್ತೆ ದದ್ದು (ಸಾಶೇಜ್‌- 
89). ಲೆ. ಇಂದು ಮುಸುಗಿನ ಮರೆಯ ಸುರಗಿಯಂದದಿ ಬರ್ಪಂ (ನವವೋ- 


೨೭-೩೪). 


ಮುಸುಂಕುಗಳೆ 


ಮುಸುಕಿನ ಗುದ್ದು ಎ ೧. (ಆಲಂ) ಒಳಗೊಳಗೇ ಅನುಭವಿಸುವ 
ಹಿಂಸೆ ; ಹೊರಗೆ ಕಾಣದ.ನೋವು : ಬಿಸಿ ಆಲುಗೆಡ್ಡೆಯ ಬಾಯೊಳ 


ಗಿಟ್ಟಂತೆ ಕಸಿವಿಸಿಗೊಳುತಿದೆ ಜೀವ ಹುಸಿಯಲ್ಲವೊ ಹಾಳುಸಂಸಾರದೀ ಚಿಂತೆ 


ಮುಸುಕಿನ. ಗುದ್ದಲ್ಲೊ ವೇವ (ಇಂಾಶ, ೪-೪೪). ೨. ಕಣ್ಣಿಗೆ ಕಾಣ 

ಂತೆ ಕೊಡುವ ಪೆಟ್ಟು; ನೇರವಲ್ಲದ ಆಕ್ಷೇಪಣೆ: ಮಂಸುಕಿನ 
ಗುದ್ದಿಗವಕಾಶವಿಲ್ಲದ ನಿಷ್ಯಾಪಟ್ಕ; ಕೃತ್ರಿಮಸ್ಥಾನಮಾನಗಳಿಗಳುಕದ 
ನಿರ್ಭಯ. - . ಇವು ಅವರ ವ್ಯಕ್ತಿತ್ವದ ಪ್ರಧಾನಗುಣಗಳು (ಕ್ರೇತ್ಮಶ್ರ. ೪, 
ಮುಖ್ಟುಂ)- ಮುಸುಕಿನ ಜೋಳ ಎ ಒಂದರ ಮೇಲೊಂದು ಎಲೆಯ 
ಮುಸುಕುಗಳನ್ನು ಉಳ್ಳ ಒಂದು ಬಗೆಯ ಜೋಳ : ಮುಸುಕಿನ 
೨ಡಿಯುವರು (ಉಂಶ್ರ. 


ಸುಖ 


(465 ೩9) - 
ವಡೆ ಇ ಒಂದು ಬಗೆಯವಡೆ: 
ಒರಳೊಳಾಡಿಸಿ . ಸ 
ಮುಸುಕಿನ ವಡೆ (ಸೂಶಕಾ. ೦-೬೭ ಅ). ಕೊಡೆ ` 
ಮುಸುಕಿನೊಳಗಿನ ಗುದ್ದು ಎ ೧. ಮುಸುಕಿನ ಗುದ್ದು ೦:ಈ 
ನೊಳಗಿನ ಗುದ್ದು ನನಗೆ ಸಹಿಸಲಸಾಧ್ಯವಾಗಿದೆ (62). ೨. 
ಕಿನ ಗುದ್ದು ಏನಿದ್ದರೂ ನೇರವಾಗಿ ಮಾತನಾಡು. 
ನೊಳಗಿನ ಗುದ: (ಕೊಂ). [ಎಮ 
ಮುಸುಗ: ವ್ರ 

ಮುಸುಂಕುಗಳೆ (ಕ್ರಿ). ಅವರಣ: 
ಮುಸುಂಕುಗಳೆಯಲ್ಕೂಂತಿವೆ 


ದು. ಆದರ 


ಬಸ 


ನೀಗು,-ಸರಿಸು : 


ನೆಳಸದಿದೆ. . . ಕಾಂತಿ ಶರೀರ 


ಮನುರ್ಚಲಿದೆ ಪಾರ್ವತಿಯಾ (೧08- ೪-೬). [ಮುಸುಂಕ್ಯು ... ಕಳೆ) 
ಮುಸುಂಕುಗಳ್ತಲೆ. ಮುಸುಕುಗತ್ತಲೆ (ನಾ). ಆವರಿಸಿರುವ ಕತ್ತಲೆ: 
ಕವಿದಿರುವ ಅಂಧಕಾರ : ನಸುಗಳ್ಲೆಲೆಯರೆಗಳ್ತೆಲೆ ಮುಸುಂಕುಗಳ್ತೆಲೆ 
೬. ರಸೆಗಳ್ತಲೆಯೆನಿಸಿ ಕೂಡೆ ತೀವಿತು 
ಮುಸುಕುಗತ್ತಲೆ ; ಮುಸರುಗತ್ತ 
ಈ ಚಿಲಿಪಿಲಿ: ನ ಅರ್ಥವಾಗುತ್ತಿರಲಿಕ್ಕಿಲ್ಲ (48೨. ೫). 
ನಿಂಕ್ಕು 4 ಕಳ್ತಲೆ (ಎ ಕಟ್ಟಲೆ) 
೦ಡಿ. ಮುಸಂ ೦ಡಿ. ಮೂಸುಂಡಿ (ನಾ). 
ವ್ಯಕ್ತಿ: ಕೊಂಕುಸ್ವಭಾವದ ವ್ಯಕ್ತಿ: 
ಯಾಗಲಿ ಸೆರೆವನೆ ಗರತಿಯ ನೀಕರಿಸಿದೆ 


ತಿಮಿರಂ (೧06. ೪-೬). 
ಇನ್ನೂ ಕಣ್ಮುಚ್ಚಿ ಕ್ವಿಕೊಂಡವರಿಗೆ 


» ಮೂಸ 


ಮುಸುಂಡಿ,. ಮುಚ್ಚ 
೧. ಪಕ್ರಬುದ್ಧಿಯುಳ್ಳೆ 
ಮೊನೆಗಾಶಿ ಮುಗುದೆ 


ಎ.ಎ ಆದರಿಸುವುದು ' (ಹ08- ೪-೩೭). ೨. ಸಂಕೋಚಸ್ಟಭಾವದ 
ವ್ಯಕ್ತಿ; ಮುಖಹೇಡಿ : ಅಂಜುಕುಳಿ : ಆ ಹುಡುಗ ಬಲು ಮುಸುಂಡಿ. 
ಸಾಲ್ಕು ಜನರೊಂದಿಗೆ ಸೇರುವುದಕ್ಕೆ ಹಿಂಜರಿಯುತ್ತಾನೆ (6.9). (ಗು). 


ಆಂಜುಕುಳಿಸ್ಕ ಎರೋ ಲಕ್ಷಣಂ. 
ಡಿ ರಾಕ್ಷಸ ಕೊಂಡು ಬಂದನೆ? (ಫಂ: 


2. uss): 


ನ 
ಮುಚ್ಚಂಡಿ: ೧. ಆ ತಿರುಜ್ಞಾ! ಧರೆ ಸಮರ್ಥಿಕೆಯಂ ಕಂಡುರ್ಬಿ 
ಕೊರ್ಬಿ. - . ಶಿವಭಕ್ತಜನವಬ್ಬರಿಸ: ನೋಡಿ ಕಡುಗುಯ್ದ 

ಭಂಡಸವಣರಗ್ನಿಸ್ತಂಭಮೆಂದು. ಮುಳಿದು. ದುತ್ತ 


ವ್ಯಿಂತ್ಯೆದರ್‌ (ತ್ರಿಪ್ಪಂ- ೩೩-3೯) ; “ಹಟಮಾರಿ” (ಕಿಂ 
ಮುಸಂಡಿ: ೧. ಆಗ ಪುರಂದರಕೋಟೆಯೊಳಗೆ ಆ 


ಸೆರೆಯೆಲ್ಲಿಟ್ಟದ್ದರು (ಕನ 


). ೨. ಅವನನ್ನು 


* (ಆರ್ಥಹುಚ್ಚು) 


ಯವರ: 


ಕರೆ (3 


ನೆಯಿಕ್ಕಿ ತೊಳೆದು! 


[3 


೭೨೯೮ 


5] ಮುಸುಂಡಿ,, ಮುಸುಂಡೆ. 


40; 


ಮುಸುಂಡು 
ಳು! (60ಕೂ. ೧೪. ಹ, ' ವರೂಸಂಡಿದೊತ್ತು. ಪರಾ. 
ಮೂಹುಂಡಿ : ೩. ಕೊಂಡು ಬಂದನೆ ನಿನ್ನನೀ ಮೂಸುಂಡಿ ರಕ್ಕಸನು 
(ತೊರರಾ- ೬-92-4೩)- [ದೇ,॥ ತಮಿ, ಮುಚುಣ್ಬರ್‌ ಎ ಕೀಳು 
ದರ್ಜೆಯ ಜನ್ನ ತುಳು. ಮುಸುಂಡಿ, ಮುಸುಡಿ ಇ ನಾಚಿಕೆಗೆಟ್ಟ ಹೆಂಗಸು] 
ುಡ. ಮುಸುಡಿ (ನಾ). ೧. ಒಂದು 
ಬಗೆಯ ಯುಧ : “ತೋಮರ . . . ಮುಸುಂಡಿ ಸ್ಫೋಟಗದೆ ಶಂಕು 
ಯಷ್ಟಿಗಳ* ಕೈದುಗಳ ಭೇದಮಕ್ಕುಂ" (ಮುಂಗಂಾ- ೮6-೩6); -ಮಂಂಸಲ 
ನಂಡಿ ಭಿಂಡಿವಾಳ ತೋಮರ ಮುದ್ಧರ ಮಹಾವಿನಿಧಾಯುಧಂ 
ಗಳೊಳಿಟ್ಟುಂ. . . ಕಾಡುವಾಗಳ್‌ (ಶುಶಶಾ- 63-006 ನ); ಅಸಿಮುಸಲ 
ಕಣಯ ಕಂಪನ ಮುಸುಂಡಿ ಬಿಂದಿಮುಳೆ. . . ಪಾಶಾಂಕುಶಾದಿ ಶಸ್ತ್ರಾಸ್ತಂಗ 
ಳೊಳೆಚ್ಚುಮಿಟ್ಟ್ಬುಮಿಅೌದುಂ (ಸಂಗಾ ೦೩-೭೩ ಐ): ಮುದ್ಧರ ಮುಸಂಡಿ 
ಮೊದಲಾಗಿರ್ದ, ಕೈಮುಗಳ ವಪರಿವಿಡಿಯೊಳುರವಣಿಸಿ 
(ತೈ ಬಕಾ. 9೨-39). ಮುಸುಂಡೆ : ೨. ಒಂದು ಬಗೆಯ 
ರ್ಮುಸುಂಡೆ `` ಪರಾ. ಮುಸುಡ : ೧. ಮುದ್ದರ ಕುಂತ 
ಭಲ್ಲೆಯ ಪಿಂಡಿಮುಳಂಗಳಂ ತಳೆದು. ಮಸಕದಿಂದೈದಿದರ್‌ 
(60%: 34-8): ಮುಸುಡ್ಮಿ : ೧. ದಂಡವಲಗೆಯ 
ಮುಸುಡಿ ಮುದ್ಧ ಶರಾರಿಯುಬ್ಬ! ದ ಗಂಡುಗಲಿಗಳು ಕವಿದರು (ಕುವ್ಕಾಲ್ಬೋ.- 
೫-೩೦). 'ಭುಸುಂಡಿ' ಪರಾ... [5 ಪ್ರಾ. ಮುಸುಂಧಿ. ಮುಸಂಢಿ:/ 
ಸಂ. ಮುಸುಂಶೀ./ತಮಿ. ಮುಚುಣ್ಣಿ: ತುಳು. ಮ:ಸುಂಡಿ, ಮುಸುಡಿ; 
ತೆಲು. ಮಂಸುಂಡಿ] 
ಮುಸುಂಡಿತನ (ನಾ) ಮುಖಹೇಡಿತನ ; ಸಂಕೋಚಸ್ವಭಾವ : ಅಲ್ಲಿ 
ಕೆಲಸ ಮಾಡಬೇಕಾದರೆ ನಿನ್ನ ಮುಸುಂಡಿತನವನ್ನು ಮೊದಲು ಬಿಡಬೇಕು 
(640): [ಮುಸುಂಡ್ಕಿ + - ತನ] 


ಮುಸು 


ಮುಸ 


ಸುರಗಿ 


(ಮುಸುಂಡು, ಮುಸಡಿ, ಮುಸುಡಿ. ಮುಸುಡು. ಮುಸಡೆ. ಮುಸುಣಿ, 


ಮುಸುಳಿ (ನು): ೧. (ಪ್ರಾಣಿಗಳ) ಉದ್ದವಾಗಿರುವ ಮುಖ. 
ಮೂತಿ ; ಜಲದೊಳಗೆ ಮುಸುಂಡನಿಟ್ಟು ನೀರಂ ಕುಡಿಗುಂ. . . 
ಚಿರಾಯುವಪ್ಪುದು ತುರಗಂ (ಆಕ್ಮಶಾ- ೩-೨೭); ಹರಿಣಗಣಂ ಬಂದು 
ಮುಸುಂಡಂ ನೀಡಿ ಕಣ್ಮುಚ್ಚಿ ನೀರಂ ಕುಡಿದು ತಣಿದು ಮರಲ್ವಾವು 
(ಉಶುತ್ಕ- ೩೦-೦೪). ಮುಸಡಿ: ೨. (ವಿಶೇಷವಾಗಿ ತಿರಸ್ಕಾರಾರ್ಥ 
ದಲ್ಲಿ ಮಸುಷ್ಯರ) ಮುಖಿ; ಮೋರೆ : ಅವನ ಮುಡಿ ಕಂಡರೆ ಹೇಸಿಗೆ 
ಯಾಗುತ್ತಿತ್ತು ನನಗ (ಕುಣ್ಮೂಕ. ೦6): ಮುಸುಡಿ, : ೧. ಯಾವ ಅಶ್ವಕ್ಕೆ 
ಊರ್ಧ್ಯಮಯಖವಾಗಿ ಬಗ್ಗಿ ರುವ ಕೊನೆಯುಳ್ಳದ್ದಾ ಗಿ ವಾಮಭಾಗದಲ್ಲಿ 
ರೇಖೆಯು ಮುಸುಡಿಯಲ್ಲಿರುವದೊ ಆ ಅಶ್ವವನ್ನು ಮೃಗಜಂಭವೆಂಬ 
ರೋಗವು ಐದನೇ ವರ್ಷದಲ್ಲಿ ಕೊಲ್ಲುವುದು (39ಗಂರಿ. ೩೦°04). ವಿ. 
ಪಾತಕರ ಮುಸುಡಿ ನೋಡಲಾಗದು (ಗಂಕಾ. -0೩6-೩) ; ಮುಸುಡಿ 
[ಕಾ೫ಂ- ಡು]ಗಳು ಕಂದಿದವು ಕುಂದಿದವೆಸೆವ ತನುಕಾಂತಿಗಳು (ಕೊರ. 
3-೪-0೬) ; ಇಲ್ಲಿ ಕಳಸೇ ಅವನನ್ನು, ` ಅವನ ಮುಸುಡಿಯನ್ನಾದರೂ 
ನೋಡ್ತೇನೆ (ಮೂರ:ಣ. 0೩), ಮುಸುಡು ; ೧. ಸೂಕರನತಿ ಆಶುದ್ಧವ 
ತಿಂದು ಒಂದಳ ಮುಸುಡ ಒಂದು ಮೂಸಿ ನೋಡುವಂತೆ (ಪುತಿಕಾ. ಊ೪) ; 
ವೃಷಭನು . . . ಕಿವಿಯನಲುಗಿಸುತ ಮುಸುಡೆತ್ತುತ್ತುಸಿರಿಡುತ . . . 
ಹತ್ತಿರಕೆ ಬಂದು (0%ಫು. ೩3-3೭); ನಾಯಿಗಳು ತಮ್ಮ ಮುಸುಡುಗಳನ್ನು 
ನಾಲಿಗೆಯಿಂದ ಒರೆಸಿಕೊಳ್ಳುತ್ತ. ಎ ಬಾಲವನ್ನು ಅಲ್ಲಾಡಿಸಿದುವು 
(ಕತ: 6೮) ೨. “ಮಾಂಸುಡೆನೆ ಮೊಗು” (ಕೈಷ- ಟಿ) ; ಮಂಸು 
ಡೊಳಗೆ ಮೂಡಿತ್ತು ಕಾಂತಿಯಾತನ ಸತಿಗೆ (ಕಂತೇರ. ದೇ" 390-03) ; 
ಭೀಮ ಕಷ್ಟವನೆಸಗಿದನು ಹಾಯೆಂದರಾದೊಡೆ ಮಂಸುಡನಮರಾದ್ರಿ 


ಯಲಿ ತೇವೆನು ದೇವಸಂತತಿಯ (ಕುವ್ಮಾಂ. ೩-೬೪) ; ಉಸುರದಿಪ್ಪರಸಂಗೆ 


ಮುಸುಂಡೆ 


ಘೂರ್ಮಿಸಿ ಮಸಿಯ ಮುಸುಡಿನ ಕೈಕಿಯೆಂದಳು ಬಿಸುಡು ನೀ ಸಿಂಗಾರ 
'ವೆಲ್ಲವನಡವಿಗೈದುವರೆ (198೧. ೩-೬6);  ರಕ್ಕಸೆರನಿಬರೆಲ್ಲರುಂ 
ಕಕ್ಕಸದ ಮುಸುಡವರ್ಬಹಳಿ ಮಾಯಾವಿಗಳ್‌ (ಕೈೈಬಣಾ ೦೬-೨೨). 
೩. ಬಾಯಿ; ವಕ್ರಿ: ಪಜಮೆಗಳು ಮುಸುಡಿಟ್ಟು ಪೀರ್ದ ಪುಷ್ಪ 
ಗಳನುಳಿದು. ತನಿಗಂಪನೀವ ಸೊಂಪಿಂದಲರೆ ಬಿರಿದ ' ಚೆಲ್ವಿನ ಸೊಬಗಿ 
ನುಳ್ಳಲರ ತಿಳದರಬಲೆಯರು (8550, 9-೨೬); ಬಸುಜಿ 'ಪೊಸೆದುಕೊಂಡು 
`ಮುಸುಡ ಹೊಯಿದತ್ತಳುತೋಲಲಿ ದೆಸೆದೆಸೆಗಳಲ್ಬರಿಪರಿದು ನೋಡುತಲಾಗ 
ಅಸಮಸದ್ದುರುವಿನ ಶಿರವ (ಕಕ್ನಳಾ- 0-೨೫)- ೪. ಪಕ್ಷಿಗಳ ಕೊಕ್ಕು, 
ಚಂಚು : ವಾಯಸು ಸ್ವಭಾವಚಿಪಲನಪ್ಪುದಟಂ ಕೆಲದೊಳಿರ್ದ ಗುಂಡಿಗೆಯ 
ನೀರಂ ಕಂಡಲ್ಲಿ ಮುಸುಡಂ ನೀಡುವುದುಂ (ಕುತ. ೨೯೯-೬) ಪಕ್ಕಿಗಳು 
ಪೆಕ್ಕಗಳ ಮುಸುಡಿಂ ಕುಠ್ಕುತಿಕೈಲಬಲವನಾರೈದಕ್ಕರಿಂ ಸರಗೈದು ಸರೆಸರನಡರಿ 
ಮಾಮರನ (ಇನೇನು. 3-೦). ಔ- ಕುದುರೆಯ ಮೂಗು ಅಥವಾ 
ಮೂಗಿನ ಹೊಳ್ಳೆ ; “ಪ್ರೋಥಃ* ಘೋಣಾ-ಈ ೨ ಮಂಸುಡು” (ಹಾಯು. 
೩3-36೭) ; “ಮುಸುಡು ಘ್ರಾಣಂ ಪ್ರೋಥಮಕ್ಯ” (ಕುಂಗಣ. 60-06), 
'ಮುಸುಜೆ: ೨. ನೀಲ . , , ಬಲಗೈಮುಖ್ಬಯಿಂದ ಫಪ್‌ನ 5 
ಬಿಗಿದನು (008. ಟಿ ; ಹೋಗು, ಹೊರಟುಹೋಗು ಮೊದಲ: 
ನಿನ್ನ ಮುಸುಡೆ ಬೇಡ (ಕನನ: ೨೦೪)- ಮಯುಣಿ : ೨. 
ಮುುಸುಣಿಸಹಿತ (ಕುಮಾಸಾಂ. ೪೯). ಮುಸುಳಿ : ೨. 
ಚಿನ್ನಕ್ಕ 2 ಕರಿಮಂಸುಳಿ (ಮಂಕು. ೬). 'ಮುಸುಂಬ್ಬು" ಪಠಾ. 
'ದೇ.॥ ತುಳು. ಮುಸುಂಡು, ಮುಸುಟುಃ ಮುಸುಂಡಿ, ಮೆಂಸುಡಿ, 

ಮುಸುಡ್ಕು ಕೊಡ. ಮುಡೀ; ಕೋತ. ಮೊಂಡ್‌] 

ಮುಸುಂಡೆ " ಮುಸುಂಡ್ಕಿ' ನೋ. 

ಮುಸುಂಬ `ಮುಸುಂಬ್ಮು ' ನೋ. 

'ಮುಸುಂಬಿ " ಮೂಸಂಬಿ" ನೋ. 

ಮುಸುಂಬಿಡು (ಕ್ರಿ). ಮೂತಿಯನ್ನು ಚಾಚು: ಪಸಿವಿನೆಸಕದಿಂದೆಸಳ 
ಕಂಸುಂಕೇೊಳ್ಳುಸುಂಬಿಟ್ಟ ಮಿಸುಪ ಪೊಸ ಬಂಡನುಂಡು ಪಿಂಡು 
ಗೊಂಡು ಮಂಡಳಿಸಿ ಕೆಲದ ಪುಂಡರೀಕದೊಳ್ಮಂಡಿಸಿದ ಮರಾಳ ಮಂಡಳಿಕ 
ಕಂಡಜಳದ ಮಂಡಳಿಗೆ ಶಂಕೆಯಂ ಭೋಂಕನಾಗಿಸಿ (ರಾಜಕೀ. ೨-೭೬ ನ). 

[ಮುಸುಂಬ್ಮು 4 ಇಡು] 

ಮುಸುಂಬಿಟಿಪು (ಕ್ರಿ). ಮೂತಿಯನ್ನು ಇಳಿಸಂ.-ಇಡು : ತುಂಬಿಗೆ 
ಮುಸುಂಬಲಾಪಲ್ಯರಲೊಂದು. ತಳ್ತುಗೊಂದಳಿಸದಿನಿತ್ತು ವೃಕ್ಷ ಲಶಿಕಾಕ್ಷು 
ಪಜನಳಿದೊಳೆಂದು 'ನೋಟಿಕ್ಟೊಡೇನಳವಿಗಳುಂಬಮಾಯ್ತೊ ಪೊಸದೇಸೆಯ 
ಸಾಂತ ವಿಳಾಸಿನೀಜನಂ (ಕಂದ್ರಫಿ- ೩-೦೦೨). [ಮುಸುಂಬ್ಯು % ಇಲ್‌ಪು] 

ಮೆಸುಂಬ್ಳು, ಮುಸುಂಬ (ನಾ). ೧. (ಪ್ರಾಣಿಗಳ) ಉದ್ದವಾಗಿರುವ 
ಮೂತಿ : ಪೊಸತಲರ್ದಂಭೋರುಹದೊಳ್‌ ಮುಸುಂಬು ಮುಟುಗುವಿನ 


ನಾನೆ: 


ಮೆಹಗಿ 'ಗಂಧಮನಾಘ್ರಾಣಿಸಿತುಮಳವಳಿಸುವಳಿಗಳ ಪಸಮೋಡಿಮುದಿಲ್ಲ 
(es: tr); ಮಂಸುಂಬಂ  ಮುಬುಗುವಿನಮರ್ದಿ ಮಧುಕರ 


ಕುಳಮುಂಡುವು ತಮ್ಮ ಮೆಯ್ದೆ ಮೆಚ್ಚಿದ ೦] (ಕರ್ಧಮಾ. ೧೦-೪); 
ಅಳಿ ಮುಸುಂಬನಿಕೃದ ಕುಸುಮಂ ಬಳಸದ ನಿಧಿ ಬಹುಪುಣ್ಯದ' ಫಲಮಾ ವಧು 
ಸೇರೆ ಸಾರಮಲ್ತೆ ಸಂಸಾರು- (ತಕ್ಕ. ೦-೦೧). ೨, ವಂಖ ; ಮೋರೆ: 


“ಮಂಸುಂಬೆಂದು ಮುಸುಡು” (ಕಕಸಾ, ೬೬-೪60); ಮುಯ್ಯು ಮಖಘುಂಬು. 


ಮೂಗು . . . ಕಣ್‌ ಕದಂಪಿವೆಂಬೆಡೆಯನೆ ನಟ್ಟುವುರ್ಚಿದುವು ನೇರ್ದುವು 
ಸೀಳು ಪಾರ್ಥನಂಬುಗಳ್‌ (ಕತಲ: 0೦-೦೩): ವೊಯ್ದು ಪೊಮ್ಮಾಂಗೈ 
ಯಿಂ.: ಮೊಗಮಂ  ಮುಸುಂಬು ಬಜುಬದ್ಧ್ದಂಬೋಗೆ ವೀರಂಗೆ 
ದೆೋರ್ಭಂಗಂ ಮಾಡಿದನೇನಲಂಘೈಬಲನೋ ರಾಮಾನುಜಂ ೮ 

(ಶುರಾಶಾ- ಮುಸುಂಬ : ೧. “ಮುಸುಡು 


4-8). 


೭೨೯೯ 


18 


25 


ಮುಸುಗಿಸು 


ಮದಕ್ಕುಂ” (೪೭೪: ೨00). * ಮುಸುಂಡು ` ಪರಾ: 
[ದೇ,॥ ಕುವಿ. ಮೂಂಬು, ಮೂಂಬೂ] 
ಮುಸುಂಬ್ಕು (ನಾ). ತೆರೆ: ಆವರಣ; ಆಚ್ಛಾದನೆ: ಮುಸುಕು : 
“ಮುಸುಕಿಗೆ (ಕಕ್ಕಿ ೩೭): ನಿತ್ಕಬಿಂದುಗೆ , . . 
ಹಸುಂಜೆ, ಮುಸುಂಬು [ಉಂಬೆ] (ಕನುರ: ೩೬ ಪ್ರಯೋ) ವ. 
ಮಸುಕ "ಮುಸುಂಕ್ಕು' ನೋ. 
ಮುಸುಕಿ (ನಾ)- ಎತ್ತು, ದನಕರುಗಳು ಹೊಲದ ಕೆಲಸ ಮಾಡುವಾಗ 
ಏನನ್ನೂ ತಿನ್ನದಂತೆ ಅವುಗಳ ಬಾಯಿಗೆ ಕಟ್ಟುವ ಬಿದಿರಿನ ಬುಟ್ಟಿ 
ಅಥವಾ ಹಗ್ಗದಿಂದ ಮಾಡಿದ ಜಾಲರಿಯ 
ಕುಕ್ಕೆ : ಎತ್ತುಗಳಿಗೆ ಮುಸುಕಿ ಹಾಕು (ಕ). ` 
ಕ್ಕು. /ಹಿಂ, ಮುಸಕಾ; ಮರಾ. ಮುುಸಕೀ, 
. ಮುಸಕ್ಕಾ ] 
ಮುಸುಕಿಕ್ಯು (ಕ್ರಿ): ಮುಸುಕು ಹಾಕಿಕೊಳ್ಳು : 
ಕಲೆಸಿ ಬರೆಯುತ ಮೂಗ ಬೇರ: 


ಬತ; 


ಮುಸು: 


ಸ 


ನಲಿ ಮಟ್ಟಿಯನಂ 
ಹಿಡಿದು ಮುಂಸುಕೆ[ಕಾಳಾಂ; ಗಿ)ಕ್ಕ 
ತ) (ಶ್ರರಂರ- ೧-೪೪-೦). [ಮಂಸುಕ್ಕು ( ೬ ಮುಸುಂಕ್ಕು) 2 


" ಮುಸುಂಕಿಡು " ನೋ. 

ಮುಸುಕು; ' ಮುಸಂಂಕ್ಳ್ಕು "ನೋ. 

ಮುಸುಕ್ಕು ` ಮುಸುಂಕ್ಕು ' ನೋ- 

ಮುಸುಕುಗತ್ತಲೆ ` ಮುಸುಂಕುಗಳ್ತಲೆ "ನೋ. 

ಮುಸುಕುದಲೆ (ನಾ). ಮರೆಮಾಡಿಕೊಂಡಿರುವ ತಲೆ: 
ಕೊಂಡಿರುವ ತಲೆ: 
ಮುಸುಕುದಲೆಯ 
(ಶುವ್ಶಾಲ, 07-೬).- ಸ ( ಇ ಮುಸುಕು) 3. ಕಲೆ ] 

ಮುಸುಕುವಲೆ (ನಾ). ಮೃಗ. ಪಕ್ಷಿಗಳ ಮೇಲೆ ಕವಿಯಬವಂತೆ 
ಹಾಕುವ ಒಂದು ಬಗೆಯ ಬಲಿ ಮುಸುಕುವಲೆ ಬಿತ್ಕರದ 
ನೇಣ್ವಲೆ ಮೊಕರವಲೆ ಬೇಡರ ಸಿರದೊಳೊಪ್ಪದುದು (ಕಾ: 3-೦೯)- 

[ ಮುಸುಕ್ಮು (< ಮಸುಂ। VE ಬಲೆ ] 


ಮುಸೆಕುಡಾ 


ನಾರಿಯರ ಕೈಹೊಯ್ದ ನಗೆಯ ನಿಹಾರ ಜಡಿದುದು 
'ರೋಸರಿಸಿ ಖುಂಹಾಸನವ ಇ ಸಾರಿದರು 


: ಜವಿರಲೆ 


“ಮುಸು 
ಮುಸಂ 


ಮುಸುಕೆಳೆ ಟ್‌ ` ನೋ. 

ಪುಂಸುಕೆಬ್‌. ಮುಸರಕೆಳೆ (ಕ್ರಿ): ೧. ಹೊದೆಯಿಸು : ಆಚ್ಛಾದಿಸು : 
ಅಜಸಿಲ ಪಬ್‌ಯುಟ್ಟಿರುಲ್‌ ಪೊಗಸಿಂಗೆ ಮುಸುಕೆಟದು ಬರ್ಕೆಂದು . . , 
ಪಬರಿಸುವಯ್‌ ನೀನ್‌ (ಂಡ್ಕ್ರ 3-39). ಮಂಸುಕಳೆ ; ೨. 'ಹೊದೆದು 
ಕೊಳ್ಳು : ಅದಳು ಚಳಿಯಿಂದ ಮುಸುಕಳೆದು ಮಲಗಿದಳು (ರೂಂ). 

[ಮುಸುಕ್ಕು (ಇ ಮುಸುಂಕ್ಕು) _. ಎಲಿ] 

ಮುಸುಕೊಡೆ (ನಾ). ಒಂದು ಬಗೆಯ ವಡೆ : ಸುಫೇಣಿ ಮುಸುಕೊಡೆ 
ಬೆಣ್ಣೆದಜಗು ಹಾಲುಂಡೆ , * ಷರೆವೆ ಗಡಣಿಸಿದಳಾಗ 
(ತರಕ. ೦೦-೨೪) - [ಮುಸುಕ್ಕು («ಆ ಮುಂಸುಂಕ್ಕು ) ೬ ಒಡ್ಕೆ 
( ಇ ವಡೆ) 

ಮುಸುಗರೆ (ಕ್ರಿ). ಆಯಾಸ, ಸಿಟ್ಟು ಮುಂತಾದುವುಗಳಿಂದ ಮುಸು 
ಮುಸು ಎಂದು ಶಬ್ದಮಾಡು : ಕುತ್ತವದು ಬಂದು ಮಸುಗರೆವ 
ಮನುಜಂಗೆ ಮತ್ತೆ ಕಿಚ್ಚೇಕೆ (4ರೇಣ್ಣ. ೦೯೫೬) : ಹೊಸದಾಗಿ ಹೂಡಿದ 
ಮೂಡಲ ಹೋರಿ ಮುಸುಗರೆದು ಅಡ್ಡುದಿಡ್ಡಿ ಜು ತಿದ (ಕಂು. ೩೨-೩)- 

[ಮುಸ್ಕು 4 ಕರೈ] 
ಮುಸುಗಿಡು " ಮುಸುಂಕಿಡು" ನೋ. 
ಮುಸುಗಿಸು (ಕ್ರ). ಹೊದೆಯಿ 


ನಿರಿವಿಡಿದುವುಡಿ ಮೇ 


« ಎನಿಪ್ಪವಂ , _ 


ಮುಸುಗ್ಮು 


ವಿನಯದಿಂ ಮುಸುಗಿಸುತೆ (ಕರರ. ೨೩-0೦). 
[ಮುಸುಗ್ಗು (ಆ ಮುಸುಂಕ್ಕು) 4 ಇಸ್ಟು] 

ಮುಸುಗ್ಕು " ಮುಸುಂಕ್ಕು ' ನೋ. 

ಮುಸುಗ್ಕು " ಮುಸುಂಕ್ಕು * ನೋ. 

ಮುಸುಗುಕ್ಕೆ (ನಾ): ಮುಸುಕಿ: ಎಣೆ ಬಿಟ್ಟಾದ ಮೇಲೆ ದನದ ಮುಸುಗುಕ್ಕೆ 
ಬಿಚ್ಚು (69). [ಆ ಮುಸುಕ್ಕು ಕುಕ್ಕೆ] 

ಮುಸುಗುಟ್ಟು (ಕ್ರಿ)- ೦. ಎಮುಸುಗರೆ: ಘನರೋಷಾಗ್ನಿಯ ಕೊರ್ವು ಪರ್ದೆ 
ಮುಸುಗುಟ್ಟುತ್ತುಂ - - , ಪಳೆಂಚಿದುವು ಕೋಣಂಗಳ್‌ (ಕವಿತ- 21, ೩೬೦ 
ನೆಂಕರೀಶ್ಕರ ಶ್ರಂ00) ; ಕಾಡ ಹುದಿಗಳು ಮುಸುಗುಟ್ಟುತ್ತ ಮುಂದುವರಿದವು 
(ಕ. ೭-೦೦೨). ೨. ಗೊಣಗುಟ್ಟು : ನಾದಿನಿ ಅತ್ತಿಗೆಯ ಕೂಡ 
ಹೊರಡಲಿಲ್ಲ. ಏನೋ ಮುನಸ್ಯಗುಟ್ಟಿದಳು (ರರ. ೪೪)- 

[ಮುಸ್ಕು - ಕುಟ್ಟು) 

ಮುಸುಗುಡು (ಕ್ರಿ).. - ಮುಸುಗರೆ ; ಗಾಳಿ ಜತಿಗೆನೀ ಗೂಳಿ ಹಾಂಗ 
೬ ೬ ೬ ಮುಸುಗುಡುತೆ ಹೊರಟಿ ಬಯಲಾಗ (ಶೃರಸ, 0೬-06) ; ಕೆರಳಿದ 
ಸಿಂಹಿಣಿಯ ಹಾಗೆ ಅಕೆ 'ಮುಸುಗುಡುತ್ತ 'ಲಿದ್ದಳು (೨6೫ - ೯)- 

[ಮುಸ್ಕು 4 ಕುಡು (< ಕೊಡ್ಕು)] 

ಮುಸುಗುಬ್ಬಸ (ನಾ). (ಆಲಂ) (ದುಃಖ, ರೋಷಗಳಿಂದ ಒಳಗೊಳಗೇ 
ಉಂಟಾಗುವ) ಸಂಕಟ ; ತಳಮಳ ; ಮೂಗುಬ್ಬಸ : ಸೂಳುನಗೆ 
ಬಿಳಿನಗೆಯಲಡಿಗಡಿಗಾಳಿ ಮುಸು[ಣಣಾ. ಳಂ)ಗುಬ್ಬಸದಲಿದ್ದು ಕರಾಳ 
ಮತಿ ಸಂತೈಸಿ ನೆಜಿಕಿ ತನ್ನವರಿಗಿಂತೆಂದ (ಕುವ್ಮಾಸ. ೨-೭೬). 'ಮೂಗುಬ್ಬಸ' 
ಪರಾ. [ಮುಸುಗ್ಮು (ಮುಸುಂಕ್ಳು) + ಉಬ್ಬಸ) 

ಮುಸುಟೆ " ಮುಷ್ಟಿ, ` ನೋ. 

ಮುಸುಡ * ಮುಸಂಂಡ್ಮಿ ' ನೋ. 

ಮುಡಿ ' ಮಂಸುಂಡು ` ನೋ. 

ಮುಸುಡಿ ' ಮಂಸುಂಡ್ಕಿ ` ನೋ. 

ಮುಸುಡಿಕ್ಕು (ಕ್ರಿ). (ಪ್ರಾಣಿಗಳು ತಮ್ಮ ಉದ್ದವಾದ) ಮೂತಿಯನ್ನು 
ಚಾಚು, -- ನೀಡು: ತುಂಬಿ ಮಂಸುಡಿಕ್ಕದ ಮಲರ್‌ (ಶ್ರ್ರೀಮಹಾ- ೨-೪೩); 
ಪಸಿದ ಪೆರ್ಬುಲಿವಾಯ್ಕೈೆ ಮೃಗಗಳ ಶಿಶುವು ಮುಸುಡಿಕ್ಕುವೊಲು ಭೂಚರ 
ರೆಸುವಂದ ಚೆನ್ನುದುದು (ಕಾಗತ, 30-6): 

[ಮುಸುಡು (ಇ ಮುಸುಂಡು) |. ಇಕ್ಕು) 

ಮುಸುಡಿಡು (ಕ್ರಿ). ೧. ಎಮುಸುಡಿಕ್ಕು; ಪಜಿಮೆಗಳುಮುಸುಡಿಟ್ಟು ಪೀರ್ದ 
ಪುಷ್ಪಗಳನುಳಿದು - , . ಸೊಬಗಿನುಳ್ಳಲರ ಶಿಜ್‌ದರಬಲೆಯತು (ರಾವಕಂ, 
೪೨೬). ೨. ಮುಖವಿಡು ; ಮೊದೆಯಿಡು: ಮುಸುಡೊಳು ಮುಸುಡಿಟ್ಟು 
ನಾನೆ ಮುದ್ದಿಸುತಿರಲುಸುರದಿರ್ಪರೆ ಮಾನನಿಧಿಯೆ (ಪರತ. ೮-28). 

[ಮುಸುಡು (ಆ ಮುಸುಂಡು) + ಇಡು] 

ಮುಸುಡು 'ಮುಸುಂಡು' ನೋ: 

ಮುಸುಡುದೆಗೆ (ಕ್ರಿ). ೧: ಮುಖವನ್ನು ತಿರುಗಿಸು. ೨೨. (ಆಲಂ) 
ತಿರಸ್ಕರಿಸು ; ಕಡೆಗಣಿಸು : ರಸಿಕನಲ್ಲದೆ ನರಪೂರ್ವಶಿಯನು ಕಂಡು 
ಮುಸುಡುದೆಗೆವನೆಯವಳೊಳು , ಹಸನಾಗದು ರತಿಯೆಂದೊಂದು ನೆವದಿಂದ 
ಬಿಸುಟಿನೂ (೪೫೫. 9-8), [ಮುಸುಡು (ಇ ಮುಸುಂಡು)[ ತೆಗ] 

ಮುಸುಡುದೋಟು' (ಲ. ಮುಖವನ್ನು ತೋರಿಸು ; ಮೋರೆಯನ್ನು 
ಕಾಣಿಸು : ನಿಮ್ಮವರಯ್ತೆಂದು ಬೇಗದಿ ಮುಸುಡುದೋಜದಡಿದ ನಾನು 
[೫೫ ಗಾಣಿಸದೊಡಿದನು] ಮಿಸಿಮಿಲಿಮಾಡಿ ಕಂಡಿರಿಸಿಕ್ಕಿ ಪೋಗುವೆನು 
(೫20239. ೯-006), [ಮುಸುಡು (ಆ ಮುಸುಂಡು)_ ತೋಟಿ] 

ಮುಸುಡೆ 'ಮುಸುಂಡು' ನೋ. 

ಮುಸುಡೊಣಗು (ಕ್ರಿ). ಮೋರೆಯು ಬಾಡಿಹೋಗು ; ಮುಖವು 


೭೩೦೦ 


1% 


೨6. 


36 


4೯ 


ಮುಸುವನಭತ್ತ 


ಕಳೆಗುಂದು : ತೆಗ್ಗಿತುಬ್ಬಾಳುಗಳು 
ವೀರರಸ ಹಾರಿರ್ದುದು (ತುರಂಗ. ೩6-90) - 
[ಮುಸುಡು (ಇ. ಮುಸುಂಡು) 4 ಒಣಗು] 
ಮುಸುಣಿ " ಮುಸುಂಡು' ನೋ. 
ಮುಸುದೆ (ನಾ). ಒಂದು ಬಗೆಯ ಸ 
(೬40, 00೦). [2] 
ಮುಸುಮೊಗ (ನಾ). (ಮುಸುವಿನಂತಿರುವ) ಅಂದಗೆಟ್ಟ ಮೋರೆ : 
ವಿಕಾರವಾದ ಮುಖ : ಮುಸುಮೊಗಮಾಯ್ತು ಮೊಗಂ ಕಾಲ ಸತ್ತುಗಂ 
ಮೋಯ್ತು ಪಲ್ಕಳಳ್ಳಾಡಿದುವೇಡಿಸುವಂತಿರ್ದವಿರಿನ್ನುಂ ಬಿಸುಡಿರೆ ನೀವಜ್ಜ 
ನಿಮ್ಮ ನಿರ್ಲಜ್ಜಿಕೆಯಂ (ಅಪು. ೨-೦೦೦) ; ಮೆಯ್ದವಿರಿಂದ ತುಣುಗಿದ 
ಮುಸುಮೊಗ ಪೆಣ್ಣ ತೆಜನಟೇಯದ ಕೂಟದೆಮ್ಮವನಿವನಿರೆ ಮಜವರೆ 
[ಮಜ್ಕು 4 ಮೊಗ 


ಮುಸುಡೊಣಗಿ ತುಟಿಯೊಣಗಿ 


ಸ್ಸ; 


|: ಸ ಭಜೀ - ಮುಸುದೆ ” 


ಹೆಣ್ಣ ಳಿದಿರೊಳು (ಕಸಾ. ೪೫-೭). 
ಮುಸುರ್‌ ` ಮುಸುಲು "ನೋ. 
ಮುಸುರಿಡು (ಕ್ರಿ). ಬಳಸು ; ಸುತ್ತುಗಟ್ಟು : ನೀಡುಂ ಮೈ ಸುಬ್ಬರಾಯಾ 

ನಿನಗೆ - . . ಓಜರ್ಮುಸುರಿಡೆಯೆಡೆಯೊಳ್ಳುಗಿ ನಿಲ್ವರ್ಗಡ (ವ್ಕಿತೂಮಿ. 

೬-3೨೦). [ಮಂಸುರ್ದು (ಆ ಮುಸುಜ್ಜು) 4 ಇಡು 
ಮುಸುರ್ದು ' ಮುಸುಜ್ಕು ' ನೋ, 
ಮುಸುರ್ಕು " ಮುಸುಲ್ಮಿ' ನೋ: 
ಮುಸುರ್ಕು (ನಾ). ಎಡೆಬಿಡದೆ ಸುರಿಯುವ 

ಸೋನೆ : ಇಂದ್ರಗೋಪದ ರುಚಿಯಿಂದೆಸೆವ 

ಮಂಸುರಲ್ಲದೆ ಪಿರಿಯ ಮಟ್‌ಗಳಾಗವು (ಜಲ್ಮಮ. 
ಪರಾ. ([ದೇ.8 ತೆಲು. ಮುಸುರು] 
ಮುಸುರುಗಟ್ಟು (ಕ್ರಿ). (ಕಣ್ಣು) ಗೀಜಿನಿಂದ ಆವರಿಸು : ಗೀಜು ಕಟ್ಟಿ 
ಕೊಳ್ಳು : ಮಗುವಿನ ಕಣ್ಣು ಮುಸುರುಗಟ್ಟಿದೆ (ರೂಂ)- 
[ಮುಸರ್ಮು (ನ ಮುಸುಜು) + ಕಟ್ಟು] 
ಮುಸುರೆ " ಮುಸುಟಿ್‌' ನೋ. 
ಮುಸುರ್ಪೃ (ನಾ). ಮಳೆ ಬರುವ ಸೂಚನೆಯುಳ್ಳ ಮುಗಿಲು : 
ಮೋಡ : " ಮುಸುರ್ಪುಗಟ್ಟು' ಪರಾ, [ಆ ಮುಸುರ್ಳು] 
ಮುಸುರ್ಪು, (ನಾ). (?) : “ಮಂಸುರ್ಪೆನೆ ಪಾರ್ಶೆನೆ ಕೈವಿಡಿದುದಕ್ಕುಂ” 

(6ನ್ನಳಂ. ೧೨)- [2] 
ಮುಸುರ್ಪುಗಟ್ಟು (ಕ್ರೆ)- ಮಳೆಯು ಬರುವಂತೆ ಮೋಡವುಂಟಾಗು,. 

ಮೋಡವು ಮುಚ್ಚಿಕೊಳ್ಳು : ಸಂದಾಶ್ವಯುಜದ ಕಾಳದೊಳೊಂದಿದ 

ತೇರಸದ ಫಸ್ತದಿಂ ತೊಟ್ಟತ್ತಲ್‌ ವನಂದಣನುರಾಧೆವರೆಗಂ ಮಂದೈಸಿ 

ಮುಸುರ್ಪಗಟ್ಟೆ ಪೆರ್ಮುಟಯಕ್ಕುಂ (ಅಟ್ಲಿರು- 6-053). 

[ಮುಸುರ್ಪ, 3- ಕಟ್ಟು] 
ಮುಸುರ್ವ "ಮುಸುಜ್ಮು ` ಪರಾ. 
ಮುಸುಲಮಾನ "ಮುಸಲ್ಮಾನ 'ನೋ: 
ಮುಸುಲುಮ " ಮುಸ್ಲಿಂ' ನೋ. 
ಮುಸುಲುಮಾನ .« ಮುಸಲ್ಮಾನ ` ನೋ. 
ಮುಸುಲ್ಮಾನ " ಮುಸಲ್ಮಾನ? ನೋ. 
ಮುಸುವ " ಮುಸ್ಕು ` ನೋ. 
ಮುಸುವನಭತ್ತ (ನಾ). ಒಂದು ಬಗೆಯ ನೆಲ್ಲು : ಹೆಸರಕಟ್ಟು. ಗೋಧಿ. 

ಮುಸುವನ ಭತ್ತದ ಅಕ್ಕಿಯ ಅನ್ನ . . . ಜೇನುತಂಪ್ಪೆ ಇಷ್ಟನು . . . 

ಪಥ್ಯವೆಂದು. ದೊಡ್ಡ ಯಸೀಶ್ವರರು ಹೇಳುವರು (ನ್ಲಿದ್ಧಣ- 1, 0೪); 

ಮುಸುವೆನಭತ್ತದ ಅಕ್ಕಿ. ಸಣ್ಣಕ್ಕಿ .. - ಜೇನುತುಪ್ಪ ಇವೆಲ್ಲ ಉಣುವುದು 
[? + ಭತ್ತ್ಯ (ಇಬತ್ತ)] 


ಮಳೆ : ಜಡಿಮಳೆ : 
ಮುಗಿಲಿಂದೆ -ಜಗದೊಳ್‌ 
6-0)- "ಮುಸುರ್ಪ, 


ಪಥ್ಯಂಗಳು (ಸಳನ್ಕೆ- 3೦೫). 


ಮುಸುವು ೭೩೦೧ ಮುಸ್ತಾದ 


ಮುಸುವು " ಮುಸ್ಕು ` ನೋ. 
ಮುಸುಳಿ " ಮುಸಂಂಡು ` ನೋ. 
ಮುಸುಲ್‌ ' ಮುಸುಜ್ಕು ` ನೋ. 
ಮುಸುಲ್ಲು, ಮುಸುರ್‌, ಮುಸುರ್ಮು, ಮುಸುಜು (ಕ್ರಿ). ಮುಸುರ್ವ 
(ವರ್ತಕೃ)- ೧. ಮರೆಮಾಡು; ಮುಚ್ಚು ; ಮುಸುಕು: 
“ ಮುಸುಜು_ಸಂಛನ್ನೇ '' (ಕರಾ); ಮುಗಿಲಂ ಮುಸುಜ್‌ದ ನೇಸಜಿಂ 
ಕಂಡುದಲ್‌ಂ ತೇವಳಜ್ಞಾ: ನಿಗಳಾಗರು (ಕಾವಂತ್ಯ. ೫4): ೨. (ದುಂಬಿ. 
ನೊಣ ಮುಂತಾದುವುಗಳಂತೆ) ಹಿಂಡುಹಿಂಡಾಗಿ ಮುತ್ತು.-ಕವಿ : 
“ ಮುಸುಜುವದಕ್ಕೆ ಮಂಕ. 
ಪರಿಶ್ರಮದಿಂದೊಗೆವ ಲತಾಂಗಿಯರ ಸುಯ್ಯ ಕಂಪಂಗಳಿಗಳ್‌ ಮೊಗಸಿ! 
ಮುಸುಣ'ದುವು (*ಪು ೧೦-೬೦); ಅಲರ್ದಲರ್ವಾಸುಗಳೊಳ್‌ ಪರಿಮಳಕ್ಕೆ | 
ಪರಿಶಂದು ಮುಸುಜುವಳಿಕುಲದಿಂಬಾಕುಲತೆ ಪಿರಿದಾಗೆ . . . ಕಾಂತೆ ಪೊತ್ತಿ 
ಪೊಗೆವಂತಿರ್ದಳ್‌ (mow ೩೩೭): ಹೆರಾಣನಾರಕರ್‌ , . , ಗೂಗೆ: 
ಕರಂ ಮಂಸುಳುವ ಕಾಗೆಗಳಂತಿರೆ (ಅನಂತು. ೯-೩೦); ಜೇಂಗೊಡವ: 


ದಕ್ಕು 7 (ಕಕ್ಕಿ ೬೦); ನಡೆವ 


ಮುಸುಅ್‌ ಮೊರೆವ ಮಳ'ದುಂಬಿಗಳ ಗುನದಂತೆ , , , ಹಾಡಿ ಪೊಗಟ್ವ| 
ಗಾಯಕಸಂದೊಹದಿಂ (ಉರೂಕ್ಕ. ೨೩-0೦). ೩. ಗುಂಪುಗೂಡು :' 
ಸಂದಣಿಸು; ಒಟ್ಟಾಗು: ಬಡಿ ಕೊಲ್‌ ಕಟ್ಟಿಜೌ . , . ಎಂದು ಮುಸು; 


ನಾರಕರಾಗಳ್‌ ಮತ್ತಂ 
ನೆಡ್ತಾರಾ. ೧೨೬-೦೨) ; 
ಬೀಬನುಂ ಕಂಡುದಲ: : ದುಷ್ಟಪ ಕಾಲದೊಳಸೆದೃರಕೈವಲ್ಮ 
ಬೋಧ ದಿನಕರಬಿಂಬಂ (ಅಂತ್ರ. ೦೫-೩); ಮಂಸುಲ್‌ ನೋಡುವ 
ನೋಟಕರು ಕಾಣಿಸದ ಕಾರ್ಯಕೆ ಬೆಗಡುಗೊಂಡರು (ಕ್ರ. ೩-೩೮), | 
೪, ಆವರಿಸು; ಹರಡು: ಪಸರಿಸು: ನೆನೆಯಿಸುತಿರ್ದುದು 
ತುಂತುರ್ಪನಿ ಮುಸುಕಿದ ದುಗ್ಧವಂರ್ಧಿಯಂ ತಾನೆನನಿಂ ತನಿವೆಲ್ನಿಗಳ" | 


ಕುತ್ತುವುದುಂ| 
ಯದೆ ನಿಂದರ್ಶ 


ಮುಸುಖದ ಮಿನುಕಂದೊಪ್ಪುವ ನಭೋಂಗಣಂ ಧೃತಭಗಣಂ (ಕುಸುವೂಿ. 


00-08); ೨ 
ಮರ್ಬಾದನಿ (ಕಂತಿಗೊ" ಪಿ. 
ಕಂಠಮೂಲೆಗಳ ಕಟ್ಟು ಗಳ್‌ ಕೆಲಕ್ಕೆ ಸಿಡಿದುದುರಿ ಪುಷ್ಪ ಪರಿಮಳಂ 


ಪರಿಯೆ ಮಲ್ತಿಗೆಯರಲ್ಲ ಮುಸುರ್ವ ತುಂಬಿಗಳಿ ಬಂಬಲ್ಲಪ್ಪಂ 
(6೫. 3-೯ ನ) ಮುಸುರು ; ೨. ನಾನಾಶೋಕ ಮೋಹುದಿಗಳು 


ಮುಂಗುಡಿವರಿದು ಮ 


ಲ ಳಿಂದು 


0-88); ನೊಣಗಳು ಮುಸು: 
೦ಡಿ ಕೊಳೆಯುತ್ತಿದ್ದರೂ . 
ನ್ನು ಅದರ ಮೇಲೆ ಹಾಕಿ ಮೂಗನ್ನು ಕಾಪಾಡಿಕೊಳ್ಳು 
ಯೋಗ್ಯತೆ ನಮಗಿಲ್ಲದೆ ಹೋಗಿದೆ (ಸಾ೬೫- 6ಬ). ಮುಸುಲು್‌ .: ೨. 
ಪೊಸ ಪೂಗಳಂ ನೋಡಿ ನಳಿತೋಳ್ಗಳಂ ನೀಡಿ. ಮುಸುರ್ವಳಿಗೆ ಕಾಯ್ದು: 
ಕುಸುಮಮಂ ಬಫೆ. ೪೩-೩6); ಮೊಗದೊಳ್‌ 


ಮುಸು ಮುಸರೆ, ಮುಸುರೆ (ನಾ). ೧. ಪಾತ್ರೆಯಲ್ಲಿ ಅನ್ನ 
ಮುಂತಾದ ಆಹಾರಪದಾರ್ಥಗಳನ್ನು ಬೇಯಿಸಿದ್ದು. ಇನ್ನೂ 
ತೊಳೆಯದೆ ಇರುವುದರಿಂದ ಉಂಟಾಗಿರುವ ಅಶುಚಿ,- ಕೊಳೆ ; 
ಮೃಗರಾಜಂ ,. , . ವನಮೃಗಮನುಗಿಬಗಿಮಾಡಿ ಬಿಡುವೆಡೆಯೊಳೊಡ 
ನೊಡನೆ ಪೊರೆದು ಮುಸುಕಿದ ಪೊಸನೆತ್ತರ ಮಂಸುಣ್‌ಯಿಂ ಪೊಳೆನ 
ಪೊಲಿಯದೊಲಕಿಯೊಳ್‌..ಕಿಲೌಿಪಿದೆ. ಕೃತಾಂತನಂಕುಶಮಿದೆನಿಸಿಯುಂ 
(ರಪ: 90-8 5); ನೀವೆಲ್ಲ ಮುಿಸುಜಸಿದ ನೊಣಂ ಬಸವನೇ ಮುಸುಟ್‌ಯಾ 
ಮಡಕೆ (ಶೀಕ್ಕೆಫ್ರು. 6-೨-೬೩); ಸೊಣಗನು ಮತಿಗೆಟ್ಟು ಮುಸುಆ್‌ಯ 
ಮಡಕೆಯೊಳಗೆ ಮೊಗವಿಟ್ಟು ದೆಸೆಗಾಣದೆ. ಬಾಧೆಗೆ ತನುಗೊಟ್ಟು 
39| ಪೆಸರ್ಗೊಳಲಿದು ಸಂಸಾರದ ಗುಟ್ಟು (85ರ: ೨೦). ಮುಸರೆ ; ೧. 
ನಾಯಿ ಮುಟ್ಟಿದೆ ಗಡಿಗೆ ಮುಸರೆಯಾದರೇನು ? ಮಡಿಯಾದರೇನು ? 
(ಗಾರ). ೨. ದನಕರುಗಳಿಗೆ ಕುಡಿಯಲು ಇಡುವ ಕಲಗಚ್ಚು: 
ಮುರು : ರಂಜಣಿಗಿಯಲ್ಲಿ ಮಹಿಷಿ ಮೊಗವೆದ್ದಿ ಗಂಜಿ ಮುಸರೆ ೬... 
ಕುಡಿದಂತೆ (ಕಕ್ಷ. ೪೯-೦); ಹಸುವಿಗೆ" ಮುಸರೆ ಇಡು (6). ೩. 
15): ಅನ್ನ ಮೊದಲಾದ ಬೇಯಿಸಿದ ಪದಾರ್ಥಗಳು ಹಾಗೂ ಅವಗಳನ್ನು 
ಬೇಯಿಸಲು ಬಳಸಿದ ಪಾತ್ರೆಗಳನ್ನು ಮುಟ್ಟುವುದರಿಂದುಂಟಾಗುವ 
ಅರುಚಿ,- ಮೈಲಿಗೆ : ಮಾಸಿದ್ದಕ್ಕೆ ಹೆದರದವಳು ಮುಸರೆಗೆ ಹೆದರಿ 
ಯಾಳೇ ? (ಗಾರ). ೪. ಅನ್ನ ಮುಂತಾದ ಪದಾರ್ಥಗಳನ್ನು ಬೇಯಿ 
ಸಿದ್ದು, ತೊಳೆಯಬೇಕಾಗಿರುವ ಪಾತ್ರೆ: ಬೆಳಗ್ಗೆಯಿಂದ ಮುಸರೆ 
೫| ತೊಳೆಯಲು ನನಗೆ ಬಿಡುವೇ ಆಗಲಿಲ್ಲ (ರೂಂ). ೫. ಅನ್ನ ಮುಂತಾದ 
ಬೇಯಿಸಿಧ ಪದಾರ್ಥ : ಅದೇನ ಮುಸರೆ ಅಲ್ಲಾ ಮುರಲಿ ಆಲ್ಲಾ 
ತೊಕೋರಿ (ಜಾ2೦- ೦೯). ಮುಸುರೆ ; ೧. ಆಹಾರದ ಡಬ್ಬಿ ಅಲ್ಲಿಯೇ 
ಕುಳಿತು ಮಂಸುರೆಯ ತೆರೆದ ಬಾಯನ್ನು ತೋರಿಸಿತು (ಮುಕ್ತ್ಮರೆ. ೩೪); 
ಗಂಡುಹೆಣ್ಣಿಗ್ಯೂ-ಿಂಜಲು. ಮುಸುರೆಗೂ 'ಜೋಡಿಯಲ್ಲ (ಫೂ 346). 
35] ೨ ಉತ್ತಮಾನ್ನವ ನೀಡೆ ಮುಸುರೆ ಬಯಸುವಂತೆ (0 a) 
ಅದಕ್ಕೆ ನಂನೇ ಮುಸುರೆ ಮರವು ತಿನ್ನಿಸುತ್ತಿದ್ದೆ (ಸುಸು. ೬ಬ). 


ಕುಂತೆಯರ| ೩. ಅನ್ನ ಮುಟ್ಟಿ ಕೈ ಮುಸುರೆಯಾಗಿದೆ. ತೊಳೆದುಕೊಂಡು ಬಾ (ಕೂ). 


ಮುಸುರೆ ತಿಕ್ಕು ಎ ಆಡುಗೆ ಮಾಡಿದ ಪಾತ್ರೆಗಳನ್ನು ತೊಳೆ: 
ತಾಯಿ ವೆಂಕಮ್ಮ ಮುಸುರೆತಿಕ್ಕುವುದಕ್ಕೆಂದು ಕೆರೆಯ ಹಾದ ಹಿಡಿದಳು 
30(  (ಮುಂಣನು. ೨೬), [ದೇ.॥ ತಮಿ. ಮೂಡಟ್ಟೆ ; ತುಳು. ಮುಸರೆ, ಮುಸೆ] 
ಮುಸ್ತ (ನಾ). ಹುಲ್ಲಿನ ಜಾತಿಗೆ ಸೇರಿದ ಒಂದು ಬಗೆಯ ಸಸ್ಮ ಮತ್ತು 
ಅದರ ಗೆಡ್ಡೆ; ಭದ್ರಮುಸ್ತಿ. [೫0.7 
ಮುಸ್ತಕ (ನಾ)-- ಮುಸ್ತ ; “ಮುಸ್ತಕಃ: ಕುರುವಿಂದೇ, ಭದ್ರಾ,ಜಳೆದಃ_ 
ಈ ೪ ಭದ್ರಮುಸ್ತೆ” (ಹಂಯು- ೧೦೨-೫೪). 'ಭದ್ರಮುಸ್ತಕ' ಪರಾ. 
[ಸಂ.] 
ಮುಸ್ತಕಿ (ನಾ). * ಮುಸ್ತ್ರ : ಮುಸ್ತೆಕಿಯ ಚೂರ್ಣ; ._ ಭದ್ರುಮಂಸ್ತೈ 


ಮುಸುರ್ವ ಬಿಡುಗುರು: ರಳ... ಪೊಯ್ವಳ್ಳೆಗಳ ಕೋಡ್ಕ - « « ಕುಂಬಳೆದೆ ಬೀಜ, ಇಷ್ಟು ಔಷಧಗಳನ್ನು ಸರಿಯಾಗಿ ಕೂಡಿ 
ಪೊತ್ತ ನಾಣ್ವಿಕಿಯ ಸರ್ವದ! ಗಾಣುತ' ಜನಾಗ ಸಹೆಲಸಬಳ್ಳ ನು; ಚೂರ್ಣವ ಮಾಡಿ . . , ಕೊಡುವುದು (ಏರಿ, ೪9). [-ಆ ಸಂ. ಮಸ್ತಕ] 


(ತಂತ್ರ. 962೨೪). ಪಬಸುಂಕು 
[ದೇ.8 ತೆಲು. ಮ 
ಮುಸುಜ್ಯು- ಮುಸುರ್ದು (ನಾ). ಆವ 
(184: ೬. 2 : ೩4). ಮುಸುರ್ಕು : 

[ ಇ ಮುಸುಜ್ಕು] 
ಮುಸುಜುಹ (ನು). ಮುತ್ತುವಿಕೆ ; ಆವರಿಸುವಿಕೆ ; “ ಮಸಿಕ್ಕುಲು 


| |ಮುಸ್ತಯಿದೆ ` ಮುಸ್ತೈದೆ ` ನೋ. 

40 ಮುಸ್ತಾಕಂದ (ನಾ): ಭದ್ರಮುಸ್ತೆಯ ಗೆಡ್ಡೆ ; ಕೊನ್ನಾರಿಗೆಡ್ಡೆ ; 

ಮೆಲ್ವ ಮುಸ್ತಾಕಂದಂಗಳ ತಿರುಳ್‌ ಪಟ್‌ದೊಕ್ಕು ಕಂಪಿಡುತ್ತಿರೆ ಪೋದ 

ಕಾಡುಪಂದಿಗಳ ಗೊಂದಣವಜ್ಜೆಗಳುಮಂ' . . , ಕಂಡು (ಕತುಕೂ 

೦೪-3೯ 5) ; ಮುಸ್ತಾಕಂದಮನೆತ್ತಿ ಬೇರ್ಗಳನಿತಂ ತಿಂದು (ರಕಳು. ೨-00೬). 
[ಸಂ.] 


ಮುಸುಉಹನೊಳ್‌ " (4400. 90); “ ಮುಕ್ಕುಲು ಮುಸುಲುಹಂ " 
(ಮುದ. ತಂ. ೨). [ಮಾಸುಲ್ಳು 4 -ಷ್ಟ( ಇ-ಪ್ಪ)) 


| |ಮುಸ್ತಾದ (ನಾ). ಗೇಕಿನ ಹುಲು ತಿಂದು ಜೀವಿಸುವ ಒಂದು ಬಗೆಯ 
ಕಾಡುಹಂದಿ. ` [xc] 


ಮುಸ್ತಾಭ 


ಮುಸ್ತಾಭ (ನಾ). ಒಂದು ಬಗೆಯ ಹುಲ್ಲು: " ಮುಸ್ತಾಭಚೂರಣ ` 
ಪರಾ. [ಸಂ.] 

ಮುಸ್ತಾಭಚೂರಣ (ನಾ). ಮುಸ್ತಾಭದ ಬೇರಿನ ಚೂರುಗಳನ್ನು 
ತುಪ್ಪದಲ್ಲಿ ಹುರಿದು ಅಕ್ಕಿಹಿಟ್ಟು, ಸಕ್ಕರೆ ಮುಂತಾದುವುಗಳೊಂದಿಗೆ 
ಬೆರಸಿ, ವರಾಹಸ್ವಾಮಿಗೆ ನೈವೇದ್ಯಕ್ಕಿಡುವ' ಒಂದಂ . ಬಗೆಯ 
ಉಂಡೆ: (4). [ಮುಸ್ತಾಭ 4 ಚೂರಣ] 

ಮುಸ್ತೆ (ನಾ). ಎ ಮುಸ್ತ : “ಆ ಮುಸ್ತಕಂ ಮುಸ್ತೆ ಭದ್ರಾತಕಂ ಗೇಕು” 
(ಗಣ. 90-4೬); ಇದು ಶೈತ್ಯಕಷಾಯಂ ಬಳ್ಳಿ ಮರುಚೆ ನೆಲಬೇವು 
ಮುಸ್ತೆ ಪರ್ಪುಟಕದಿಂ ಕುದಿದಿಳುಪಿ ಕಟುಕರೋಹಿಣಿಯವಣಕೊಳಗಿರೆ. 
(ಕರಣ, ೩-೩೨) ; ಇಂಗಿನೆಲೆ ಮುಸ್ತಿಯಳಿಲೆ ಲವಂಗಂ . . , ಮರಿಚ 
ಸೈಂಧವಲವಣಂ (65೫. ೭-೪). *`ಭದ್ರಮುಸ್ತೆ' ಪರಾ. 

[<ಸೆಂ.ಮುಸ್ತಾ] 

` ಮುಸ್ತೈದೆ ' ನೋ. 

ಷುಸ್ತ್ರೈದೆ, ಮುಸ್ತಯಿದೆ, ಮುಸ್ಟೈದು (ನಾ). ೧. ಸಜ್ಜು ; ಅಣಿ; 
ತಯಾರು : ಥಳಧಳಿಪ ಕೊಪ್ಪರಿಗೆ ಚರುವಿಗೆಯ” ಬಿಂದಿಗೆಯ ದಳವೇಜುತಂ. 
ಹೇಜಾ ಮುಸ್ತೈದೆಯಾಗಲೈ ಕಳೆಯೇಜುತಂ ಬಂದು (ಶ್ರರುಫು- ೯-೨೫೪) ; 
ಮಾರನೆಯ ದಿನ ಸೂರ್ಯಾಸ್ತಮಯವಾಗುತ್ತಲೇ ಯಥಾಪೂರ್ವ ಸಕಲ 
ಮುಸ್ತೆJದೆಯ ಮಾಡಿಕೊಂಡು ಅರಸು ಭೈತ್ಯಾಲಯಮಂ 
(861- ೨೦) ; ಸಕಲ ಆಯುಧವನ್ನು ಮುಸ್ಸೆ ದೆಮಾಡಿ 
ದೊರೆಗೆ ತಾನು ಚಂದದಿಂ ಪೇಳ್ಳೆ (ಯಸ ಇ). ೨. ಸಾಮಗ್ರಿ; 
ಸಲಕರಣೆ ; ಉಪಕರಣ : ಬಲದೇವಮಂತ್ರಿ, ತನ್ನ ಬಾಲೆಯಳಿಗಿತ್ತ 
ಬಹು ತಳಿತ ಹೇಮದ ಮಂಚ ಲೇಪು ಮಸಸ್ತೈದೆ (60 
3೬) ; ಮಂಸ್ತೈದೆಗಳೊಳಪೊಗದಂತು ಕಂಡಿ ಕಣಿವೆ ಪಥಂಗಳಂ ಕಟ್ಟಿ 
(ಕಳತ್ಕು. ೩-೪9). ಮುಸ್ತಯಿದೆ: ೧. ಭೂಮಿಯೆ ರಥ... ದಾನ 
ದಂಡ ಸಾಮ ಭೇದಂಗಳೆ ಚಬುಕು ಇಂತು ರಥ ಮುಸ್ತಯಿದೆಯಾಗಲು 
(ಕೈರಸೂ. 1» ೩0). ೨, ತಮ್ಮ ಕನ್ನಗಳವಿನ ಮುಸ್ತಯಿದೆ ಸಹವಾಗಿ 
ಪೋಗುವಲ್ಲಿ (ಕೈಂಸೂ- 1, 49). ಮುಸ್ತೈದು: ೨. ಸಾಸುವೆ, 


ಬಂದು. 


೩5. 


ಮೆಂಥ್ಯ- ಜೀರಿಗೆ, ಇಂಗು ಮುಂತಾದ ಒಗ್ಗರಣೇ. ಮುಸ್ತ್ರೈದುಗಳಿಂದ 
ಷೂರಿತಮಾಗಿ (ಕಣಾಂ. ೦3). 


೨ ಮುಸ್ತೈದೆಯರಾಗಿ ಬಂದರು ಪರಮ 
ಪದಸ್ಥ ಶ್ರೀಕೃಷ್ಣನಿರ್ದೆಡೆಗೆ (ನೋಹತ. ೪-೬೦). '[- ಅರೆ, ಮುಸ್ತಆದ್‌, 
ಮುಸ್ತಇದ? ; ಹಿಂ. ಮುಸ್ಟೈದ್‌ ; ಮರಾ. ಮುಸ್ತೇದ್‌) 

ಮುಸ್ಸಮ 'ಮುಸ್ಲಿಂ' ನೋ. 

ಮುಸ್ಲಿಂ, ಮುಸುಲುಮ. ಮುಸ್ಲಮ, ಮುಸ್ಲಿಮ ಮುಸ್ಲೀಮ(ಗು). 
೧. ಇಸ್ಲಾಂಮತಕ್ಕೆ ಸೇರಿದ ; ಇಸ್ಲಾಂಧರ್ಮದ. (ನಾ).೨. ಇಸ್ಲಾಂ 

ಮತಕ್ಕೆ ಸೇರಿದ ವ್ಯಕ್ತಿ ; ಮಹಮ್ಮದೀಯ : ಇಲ್ಲಿಯ ಮುಸ್ಲಿಯ 

ಪಾಕೀಸ್ತಾನೀ ಮುಸಲ್ಮಾನರೊಡನೆ ಬೀಗತನ ಬೆಳೆಸುವುದು ಪರರು; 
ಜೊಡನೆ ಸಂಬಂಧ ಮಾಡಿದಂತೆ ಎಂದು ಎಣಿಸಲೇಬೇಕಲ್ಲವೆ ? [Ce 

63). ಮುಸುಲುಮ ; ೨. ಸೇತು ಕೇತಾರದ ನಡುವೆ ಮುಸುಲುಮರ 

ಜುತಿಯಲ್ಲದೆ ಹಿಂದುವರ ಜುತಿಧರ್ಮ ಸ್ಥಿತಿಯುಂಟೆ (ಕುರಾತಾಂ- ೩೫-0೩6) 

ಮುಸ್ಸಮ; ೧. ಧೀರ ಮ | 

'ತಲೆತರು (ಕೂಂಗಳು. ೩-೨). 


ಇಸಾಂ 


೭೩೦೨ 


ಮುಹುಃ 


ಜೈನ ಮುಸ್ಲೀಮ ಕ್ರೈಸ್ತರಾವೊಂದೇ ಬಾಂಧವರು (ಗೀವಿಂ- 9೬-೪9) ; 
ಮುಸ್ಲೀಮರು . , , ಬಾಬಯ್ಯನ ಬೆಳ್ಳಿಯ ವಿಗ್ರಹಗಳನ್ನು ಸ್ಥಾಪಿಸಿ 
ಹೂವು, ಗಂಧ, ಚಂದನದಿಂದ ಪೂಜಿಸುತ್ತಿದ್ದರು (ಗನಿ: 0). 
[+ ಅರ, ಮುಸಲಿಮ್‌, ಮುಸ್ಲಿಮ್‌; ಹಿಂ. ಮುಸಲಿಮ್‌, ಮುಸಲ್ಲಮ್‌; 
ಮರಾ. ಮುಸ್ಲಿಮ್‌, ಮಂಸ್ಲೀಮ] 

ಮುಸ್ಲಿಮ "ಮುಸ್ಲಿಂ' ನೋ. 

ಮುಸ್ಲೀಮ 'ಮುಸ್ಲಿಂ' ನೋ. 

ಮುಸ್ಲೆಂಜೆ 'ಮುತ್ನಂಜೆ' ನೋ. 

ಮುಹಗ್ಗಳ ? (ನಾ): ಮಲ್ಲಯುದ್ಧದ ಒಂದು ಪಟ್ಟು ನ್ಬೀ))ಎಸಿವ 
ಮೆ:ಹಗ್ಗ [ಣಂ ಹುದ್ಧ]ಳಂ ರಡಕಿ ಕಕ್ಟವಡಂ ಮುಹಡಂ ತುಳಾಡಿ , . . 
ಸಸಿಕುವೆನಿಪ್ಪ ಜಿಟ್ಟಿಗನ ನಚ್ಚಿನ ಮೊಪ್ಪೆ ಕಂದಿದರ್‌ (2) (ಕುತ್ರ ಫು. 

; ಉನ್ಮಸಾ: ೫0೪ ನೋ). [?] 

ಮುಹಚಾಳೆಯ (ನಾ). ಆ ಮುಖಚಾಳೆಯ 2. ಕಳೆಯ 
ಮಯಣಮಂ ನುಣ್ಣುಗೆ ತಿರ್ದಿ ಪುಯಸಿ ಹೊ ಹೆ] ಲ್ಲಣೆಯ ಶುದ್ಧಮಾಗಿ 
ಮುಹೆಚಾಳೆಯಮುಮಾಡಿ ತೋರ್ಕೆಗೊಳಿಸುವುದುಂ (ಉಂತೀಕ್ಕ- 

[p ಇದು ' ಮುಖಜಾಳೆಯ ` ಎಂಬುದರೆ ಅಪಲಿಪತವಿರ 


೭೯೩ರ). 
ಬಹುದು] 

ಮುಹಡ, ಮುಹುಡ (ನಾ). ಮಲ್ಲಯುದ್ಧದ ಒಂದು ಪ ಖ್ಟಿ.- 
ವರಸೆ: ಕಕ್ಕವಡಂ ಮುಹಡ [ಹಾಕಾ  ಹುಳಂ) ತುಳಾಡಿ ,. , ಸಸಿಕುವೆನಿಪ್ಪ 
ಜೆಟ್ಟಿಗನ ನಚ್ಚಿನ ಬಿನ್ನಣಮೊಪ್ಪೆ ಕಾದಿದರ್‌ (?) (ತಂದ್ರಶು.. ೩-೩೪); 
ಆಂ ಪಿಡಿದುದೆ . . . ಹತ್ತೆ ಡೊಕ್ಕರಂ ಚಡಕೆ ತುಳಾಡಿ ಪೊಟ್ಟಮುಡುಹಂ 
ಮುಹಡಂ ದಣುಪಟ್ಟಿ ಪಟ್ಟಿಸಂ (9ಕಂಫ: ೨-೭). ಮುಹುಡ : ಕಮ್ಮರಿ 
ಮುಹುಡಂ ಜವತ್ಸವಡಿ ಪುಸಗೆ . .. ಪಟ್ಟಿಕತ್ತರೆಗಳೆನಿಪ್ಪ ಜಟ್ಟಿಗರ 
ಬಿನ್ನಣಮೊಪ್ಪೆ ಕಡುಗಿ ಕಾದಿದ೦* (ತ್ರಿಪುರಿ- 3೬-0). [?] 

ಮುಹಶೋವುಡ (ನಾ). -ಮುಹಡ (7): ಸಸಿಕ್ಕು ಮುಹಪೋವುಡ ಚಲ್ಲಣ 
ಪಟ್ಟಿ ಪಟ್ಟಿಕತ್ತರೆಗಳಿನಿಪ್ಪ ಜಟ್ಟಿಗರ ಬಿನ್ನಣಮೊಪ್ಪೆ ಕಡುಗಿ ಕಾದಿದರ” 
(ತ್ರಿಫ್ರವಿ, ೨೬-೦6)- [.ಆಮುಹಡ 1) 

ಮುಹಮ್ಮದೀಯ. ಮಹಮ್ಮದೀಯ (ಗು)- ೧. ಇಸ್ಲಾಂಧರ್ಮಕ್ಕೆ 
ಸೇರಿದ.- ಸಂಬಂಧಿಸಿದ. (ನಾ). ೨. ಮಹಮ್ಮುದ್‌ಪೈಗಂಬರನ 
ಅನುಯಾಯಿ ; ಮುಸಲ್ಮಾನ ; ಈ ಭಾಗದಲ್ಲಿ ಮುಹಮ್ಮದೀಯರ 
೧೨ ತಿಂಗಳುಗಳ ಹಬ್ಬಗಳ ಸಾಮಾನ್ಯಕಲ್ಪನೆಯನ್ನು ಕೊಡಲಾಗಿದೆ [CN 
ore) ಮಹಮ್ಮದೀಯ: ೧. ಕ್ರೈಸ್ತ ಮಹಮ್ಮದೀಯ ಮತಗಳಲ್ಲಿ 
ಮತಾಂತರಹೊಂದಿ ಮದುವೆಯಾಗಲು ಅವಕಾಶವಿದೆ (ರಿಂಕು. ೨೦೩). ೨, 
ಮಹಮ್ಮದೀಯರಂತೆ ನಾನೂ ಉಪವಾಸ ಮಾದಿದೆ. (ಪ್ರವ: 17; 0೬೨). 

[ಇ ಅರೆ. ಹಿಂ. ಮಹಮ್ಮದೀ] 

ಮುಹರಿ 'ಮೌರ್ಯ' ನೋ. 

ಮುಹರ್ರಮ್‌ 'ಮೊಹರಂ' ನೋ. 

ಮುಹುಃ (ಅ). ಪುನಃ ; ಮತ್ತೆ: ಮತ್ತಕೋಕಿಲ್ಲೋಟಿ ಕೈರ್ಧ್ವಾನಂ ಮುಷುರಾ 
ಕರ್ಣಿಸೆ ಪೆಡೆದತ್ತಹರ್ನಿಶಂ ಪೆರ್ಚನುತರಂಗಳ್ಳಿನ್ನಾ (೫009. 0-8೬); ಮುಹು 
ರ್ವಾಕ್ಕಡೆಯನುಬಿದು ಕುಮಾರಕಚೂಡುಮಣಿ ತಂದೆಯೆಂದುದರ್ಕೆರ್ದೆ 
ಗೊಂಡಂ (ತರ್ರಫ್ಯ. ೨.೫೩)- 

ಮುಹುರ್ಮುಹುಃ, ಮುಹುರ್ಮುಹು (ದ್ವಿರುಕ್ತಿ) : ಮುಡುರ್ಮು 

ಹುರುಂದೋಳಿತಮಸ್ತಕನುಂ ಉದಂಚದ್ರೋಮಾಂಚಕಂಚುಕಿತನುಮಾಗಿ 
ಸೋಡುತ್ತುಂ (ಅಂತ್ರ. 0೦-೩೨ ನ); ಮುಹುರ್ಮುಹುರಾಶೀರ್ವಾದಮುಖರ 
ಮುಖನುದ ಶಾಮದೇವನಂ ಲಕ್ಷ್ಮಣಂ - . . ನುಡಿವುದುಂ (ತಂರಾಮಾನ 
೯-೦೩೨ ನ); ಚಿಕುಹೂಚಿಕುಹೂ ಸನ್ನೆಯವೊಲಾ ಮುಹುರ್ಮುಡು 


೭೩. 


ಆರೆಚ್ಚರಕೀ ತುತ್ತುರಿ ಬಾನೊಳು ಮೊಳಗುತಿದೆ? (ಹೇ. ೨೪-೨): 
p ಕನ್ನಡದಲ್ಲಿ 'ಮುಹುರ್‌' ಎಂಬ ರೂಪವನ್ನು ಪ್ರತ್ಯೇಕವಾಗಿ 
ಎಲ್ಲೂ ಪ್ರಯೋಗಿಸಿರುವುದು ಕಂಡುಬಂದಿಲ್ಲ. ಆದ್ದರಿಂದ ಇಲ್ಲಿ 
"ಪುನಃ ಎಂಬ ಶಬ್ದಸಾಮ್ಯದಿಂದ "ಮುಹುಃ ' ಎಂಬ ರೂಪವನ್ನು 
ಮಾಡಲಾಗಿದೆ. [ಸಂ. ಮುಷುರ್‌] 

ಮುಹುಡ `ಮುಹಡ' ನೋ. 

ಮುಹುರಿ 'ವಸರ್ಮಿ: ನೋ. 

ಮುಹುರ್ದೃಪ್ಪ (ನಾ). ಮತ್ತೆ ಮತ್ತೆ ಕಂಡುದು ; 
ನೋಡಿದುದು : "ಅವಗೀತಂ, ಮುಡುರ್ದ್ವಷ್ಟಂ, ಉಪಲಬ್ಬಂ - ಈ ೩ 
ಮಗುಟ್‌ ಮಗುಬಕಿ ಕಂಡುದು” (ಶಯ. ೧೨೪-೬೦). * [ಸಂ.] 

ಮುಹುರ್ಭವಿಸು (ಕ್ರಿ). ಪುನಃ ಹುಟ್ಟು ಮತ್ತೆ ಮೂಡು : 
ಮತ್ತೊಮ್ಮೆ ಮೆಯ್ಸೆನಗೆ ಗರಿ: ಮುಂಹುರ್ಭೆವಿಸುವೊಡೆ, ನಿನ್ನ ರಕ್ಕಸಮೆಯ್ಯ 
ನೆತ್ತರಿಂ. ತನಿಯೆರೆವೆನೆನ್ನನುಜನಾತ್ಮಕ್ಕೆ (ಕ್ರೀಣನೂ- ೩೦-೭೮3): 

[ಸಂ. ಮಂಹುರ್ಭವ ೨. - ಇಸ್ಕು] 


10 


ಮುಹುರ್ಭಾಷೆ (ನಾ). ಹೇಳಿದುದನ್ನೇ ಮತ್ತೆಮತ್ತೆ ಹೇಳುವುದು :|1; 
“ಅನುಲಾಪಃ:  ಮುಹುರ್ಭಾಪಾ-ಈ ೨ ಅಡಿಗಡಿಗೆ ನುಡಿವ ನುಡಿ” 
(ಕರಾಯ: 39-0೪೯): [ಸಂ. ಮುಹುರ್ಭಾಷಾ) 

ಮುಹೂರ್ತ, (ನಾ). ನೆಲಸುವುದು: ಆಸೀನಗೊಳ್ಳುವುದು : 
ಚಿಕ್ಕರಸರ ಸನ್ನಿಧಾನವು ಸೆಜ್ಜೆಯನ್ಲಿ ಮುಹೂರ್ರಮಾಡುವವರೆಗೆ ನೀವು 


ಕುಳ್ಳಿರದಿರಿ ! (ಶಲ್ಕ. 48-33) : 
ಮುಜರೆ ಮಾಡಿ. ಆವರಿಗೆ ಹಸ್ತಲಾಘವ ಕೊಟ್ಟು ಕರೆದೊಯ್ದು ಪಲ್ಲಕ್ಕಿ 
ಯಲ್ಲಿ ವು;ಹೂರ್ತಮಾಡಿಸಿದರು (ಕೃಷ್ಣಕೂ- 096). : [ಇಸಂ. ಮೂರ್ತ] 
ಮುಹೂರ್ತ (ನಾ). ೧. ಸ್ವಲ್ಪಹೊತ್ತು : ಅಲ್ಪಸಮಯ : ಎಲೆ 
ಶಕುಂತಳೆ: ಇಲ್ಲಿಯೇ ಒಂದು ಮುಹೂರ್ತ ನಿಲ್ಲರಿ (ಕಾಳುಂತು ೪-98) ; 
ಎಲೆ ಮಗಳೆ, ೨ ಮುಹೂರ್ತ ಲಜ್ಞೆಪಡದಿರೆ (ಕಕತ. ೬೭-೭), 
ನೆ ದೀಕ್ಷಾಸ್ವೀಕಾರೆ"» ಮದುವೆ. ಮುಂಜಿ 

ಮುಂತಾದ ಮಂಗಳಕಾರ್ಯಗಳಿಗಾಗಿ ಜ್ಯೋತಿಷ್ಯರು ನಿಶ್ಚಯಿಸುವ' 
ಶುಭಗಳಿಗೆ , ಆ'ಗಳಿಗೆಯಲ್ಲಿ ನಡೆಸುವ ಶುಭಕಾರ್ಯ : ಒಳ್ಳಿ 
ತಪ್ಪ ದುಹೂರ್ತದೊಳ” ದೀಕ್ಷೆಯಂ ಕೊಟ್ಟು (ಕಂ್ಡಿರಾ- ೬-೨); ಮಹೋ 
ತ್ಮೃಷ್ಟಮಪ್ಪ ಮುಹೂರ್ತದಿಂ ಸನಾಥವಾದ ನಿಶರುಮಧ್ಯಸಮಯದೊಳ್ಳ 
. . ೬ ಶಾಶ್ವತನವತರಿಸಿರ್ದಂ (೩ಗ೨- ೨-೪ 5); ಮಲುದಿವಸ - ಮಂಗಳ 
ಮುಯಮುಹೂರ್ತದ ಜೋಯಿಸರ ಜೋಕೆಯಲಿ ನಿರ್ಗಮನಿರತನಾದನು 
ಕೃಷ್ಣನು (ಕುವ್ಮಾಣ. ೬-೪); ವಿಜಯದಶಮಿಯ ಸುಮುಹೂರ್ತದಲ್ಲಿ ವಿಜಯ 
ಯಾತ್ರೆ ಹೊರಡುವುದೆಂದು ನಿಶ್ಚಯವಾಯಿತು. ಆ ಮುಹೂರ್ತವೇ ಪ್ರಭು 
ಗಳ ಜನ್ಮತಾರೆಗೆ ಚೆನ್ನಾಗಿ ಕೂಡಿ ಬಂದಿತ್ತು (ಕಾಂತ0- 0). ೩. ದಿನದ 
ಮೂವತ್ತನೆಯ ಒಂದು ಭಾಗ : ನಲವತ್ತೆಂಟುನಿಮಿಷಗಳ ಅವಧಿ; 
“ಕ್ಷಣಮದಾಜು ಘಬ್‌ಗೆಯೆನಿಕ್ಕುಂ ಅವಜತಿರಡೆರಡಂ ಕೊಂಡೊಡೆ ಬವರಿಸುವ 
5 'ದೊಂದಕ್ಕುಂ” (ನಸ್ತುಕೋ. ೦೫%); ಅದು ಸವ: | 


20 


ಮುಂತಾ 


50. 


ಗಣನಾನುಕ್ರಮದಿಂದಂ ಪೆರ್ಚಿದೆಣಿಕೆಯೊಳ್‌ ಕೂಡಿದುಮು 
(ಆಂಫ: ೬-೪6 ವ: ತನ್ನಾಳೀ ನಲಯುಗಂ ಮುಹೂರ್ತವೆ.ನೆ ವರ್ತಿಸುಗುಂ 
ದಿನಕೆ. ಜಾಮ ಬಂದುದು ಅಜುವತ್ತುಗಳಿಗೆ 
ಸಂದಿಸೆ (ಕಾಸ್ಮಕ: 33-೩); ಎರೆಡು ನಾಲೀಗಳಿಂದ 
ನ, ಮೂವತ್ತು ಮುಹೂರ್ತಗಳಿಂದ ಒಂದು ಅಹೋರಾತ್ರ 
(ದಿವಸ)ವಾಗುತ್ತದೆ. (ತ್ಮಕಕ. ೬0). ' ೪. ಜ್ಯೋತಿಷ್ಯ ; ಜೋಯಿಸ. | 4 
ಮುಹೂರ್ತಹಿಡಿಎ ಯಾವುದಾದರೊಂದು ಮಂಗಳಕಾರ್ಯಕ್ಕಾಗಿ! 


ಧಿ 


೩ ಮುಳ್‌ 
ಶುಭಸಮಯವನ್ನು ಗೊತ್ತುಮಾಡು ; ಲಗ್ನವನ್ನು ನಿಶ್ಚಯಿಸು : 
ಲಗ್ನದ ಮುಹೂರ್ತಹಿಡಿಯಲು ಇನ್ನೆರಡು , ತಿಂಗಳಿದ್ದಾವೆ ಎನ್ನುವಾಗ 
ಟೈಫಾಯ್ಡ್‌ ಆಗಿ ಹುಡುಗ ತೀರಿಕೊಂಡ (ತೂರುರಾ- ೬): [0,1 
ಮುಹೂರ್ತವೇದಿ (ನಾ). ಮಂಗಳಕಾರ್ಯಕ್ಕಾಗಿ ಒಳ್ಳೆಯಘಳಿಗೆಯನ್ನು 

ನಿಶ್ಚಯಿಸುವವನು ; ಜೋಯಿಸ : ಜನಪತಿ. . . ಸಿಂಹಪೀಠದೊಳ್‌ 

ಮನದೊಲವಿಂದೆ ಮೂಡ ಮೊಗದಿಂ ಮಿಗೆ 'ಕುಳ್ಳಿರೆ .. . ನುತ 

ಮುಹೂರ್ತವೇದಿನಿಚಯಂ ಬಲದಲ್ಲಿರವೆಃಳ್ಳ ೦ (ಉತ್ಕರು- ೦-೩೪)- 

[ಹಂ. ವು ಹೂರ್ತವೇದಿನ್‌] 

ಮುಳ್‌. ಮುಳು. ಮುಳ್ಳು (ನಾ). ೧. ಕಂಟಕ: ಪಾಟಿಸುವೆನೊಯ್ಯನೆ 
ಮುಳ್ಳೊಳೆ ಮುಳ್ಳೆಂ (ಶುಶರಾ- ೬); ಮುಳ್ಳಿಲ್ಲದ ಬನ್ನಿಯ 
ಮರನುಳ್ಳಿಡೆಯೊಳಂ. , . ಒಂದು ಪೆರುಷದೊಳ್‌ ನೀರಕ್ಕುಂ (ಕೋಕೋಕ.- 
3-00); ಅಡಿಯಲ್ಲಿ ಸಿಲ್ಕಿದ ಮುಳ್ಗಳಂ ನಿಲ್ಲದೊತ್ತಿ ಪುಳುಂಬನಿಂ ಕಳೆಯುತ್ತೆ 
ದೇಹಮನೊಡ್ಡುತುಂ ಮೆಲ್ಲೆಲರ್ಗಿರದಾಯೆನುತ್ತ್ತಿಮರಣ್ಯಸಂಚರನೊಪ್ಪಿದಂ 
(೧4ರ, 8-030). ೨. ಕಂಟಕಗಳಿಂದ ಕೂಡಿದ ಗಿಡ, ಪೊದೆ 
ಮುಂತಾದುವು : ಬಳ್ಳಿಯೆಲ್ಲಂ ಲತೆ ಮುಳ್ಗೆಲ್ಲಂ ಕೇದಗೆ ಬೆಳೆಗಯ್ಯೆಲ್ಲಂ 
ಫಲಕಾಲಿಯೆಂದೊಡೇವೊಗಟ್ಟ್ವಿದೆದಂ (ಣನ್ಮನ. 60), ೩. ಚೂಪಾದ 
ತುದಿ,-ಮೊನೆ ; 'ಮುಳ್ಳಣೆ' ಪರಾ. ೪. ಚೇಳು ಮುಂತಾದುವು 
ಗಳ ಕೊಂಡಿ: ಮಾಡಿದನೇಕೆಯೊ ಮಲಂ ನೋಡದೆ ಬಿದಿ 
ರೂಢಿಸಿ ತೇಬಿಕ್ಸೆ ಮುಳ್ಳೆಂ (ರರ್ಮನಾ- ೧-೬೨)- ೫. ತಕ್ಕಡಿಯ ಏರು 
ಪೇರನ್ನು ಸೂಚಿಸಲು ತಕ್ಕಡಿಯ ಕೋಲಿನ ನಡುವಿನಲ್ಲಿರುವ 
ಚೂಪಾದ ಸಲಕರಣೆ :.(). ೬. ಕುದುರೆಯನ್ನು ದೌಡಾಯಿಸು 
ವುದಕ್ಕಾಗಿ ಸವಾರನು ಹಿಮ್ಮಡಿಗೆ ತೊಡುವ ಲೋಹದ ಚೂಪಾದ 
ಸಾಧನ: (೪). ಮುಳು; ೧. ಎಡಪಿಯುಮಂಗುಲಮ್ಮುಳೆ ನಡೆಯುಂ 
ತಾನೆಂತು ನೊಂದು ಮಜುಗುವಂನತೆಲ್ಲೆಡೆಗಳೊಳಂ ಪ್ರಾಣಿಗಳು ಮಡಿಪದೆ 
ನೋಯಿಸದೆ ಕಾವುದೆಂಬಂ ಜೈನ೦ (ಸನಕ. ೬.೬); ಅಡವಿಯ ಮಾರ್ಗದಲಿ 
ಕಲತಮಂಳುಗಳೊಳು ಕಾಪಥಕೆ ಕೋಮಲಚರಣಗಳ ಕೊಡುತ ತೊಳಲಿದರು 
(ಕುಠ್ಮಾಳ್‌ 6-0). 'ಮುಳುಗಳ್ಳಿ' ಪರಾ. ಮುಳ್ಳು: ೧. “ಮುಳ್ಳು 
ಕಂಟಕಮಕ್ಕೂ” (ಸುಂಗರ- ೯-8೩); ಮುಳ್ಳಿಗೆ ಮೊನೆಯ ಎಳ್ಳಿಗೆ ಎಣ್ಣೆಯ 
ತಂದಿರಿಸಿದವರುಂಟೆ ಅಯ್ಕಾ ( 6೫೬: ೧-೯೨): ಮುಳ್ಳಂ ಕಳೆದು 
ದಸಿಯಂ ಸಿಕ್ಕಿದೆಂತಾಯಿತ್ತಲಾ (034: ೫೩-99); ಒಳ್ಳೆಯನು ಇರದೂರು 
ಕಳ್ಳನೊಡನಾಟವು ಸುಳ್ಳನ ಮಾತು ಇವು ಮೂಲು ಕೆಸಲೊಳಗೆ ಮುಳ್ಳು 
ತುಳಿದಂತೆ (ಸರ್ವತ್ತ- ೦೦೮೬): ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು 
(೫೭). ' ೭. ಕಾಡುಹಂದಿಯ ಮೈಮೇಲೆ ಚೂಪಾದ ಕಡ್ಡಿಯಂತಿ 
ರುವ ಬಿರುಗೂದಲು : "ಶಲಲಂ, ಶಲಂ-ಈ ೨ ಎಯ್ಯ ಮುಳ್ಳು” 
(ಹರಡು). ೩೯-60)- ೮. ಧಾನ್ಯಗಳ ತೆನೆಯ ಮೇಲಿರುವ ಮೊನಚಾದ 
ವಸ್ತು ಊಬು;. `ಕಿಂಶಾರು, ಧಾನ್ಯಶೂಕ-ಧಾನ್ಮದ ತುದಿಯ 
ಮುಳ್ಳು” (23. $- ೯. ಗಡಿಯಾರದಲ್ಲಿ ವೇಳೆಯನ್ನು ಸೂಚಿಸಲು 
ಅಳವಡಿಸಿರುವ, ಸೂಜಿಯಂತೆ ಮೊನಚಾಗಿರುವ ಉಪಕರಣ: 
ಗಡಿಯಾಳದ ತಗಡಿನ ನಡುವೆ. ಸಣ್ಣದೊಂದೂ ದೊಡ್ಡದೊಂದೂ ಎರಡು 
ಮುಳ್ಳುಗಳು ಹಚ್ಚಿರುತ್ತವೆ , (ಯುಂ. 8. ೩-6೬); 'ಕೇಲಿ ಕೊಟ್ಟಾಗ 
ಎಲ್ಲಾ ಗಡಿಯಾರಗಳ ಮುಳ್ಳುಗಳೂ ' ಬಲಕ್ಕೆ ತಿರುಗುತ್ತವೆ (ಕೀಠಾತ್ಮ- 
೨೦೦). ೧೦. ಕಂಟಕಗಳಿಂದ ತುಂಬಿರುವ ಒಂದು ಬಗೆಯ ಸಸ್ಯ: 
`'ಖಮುಖಾ-ಮುಳ್ಳು, ಹಿಡಹಿಡಕೆ”' (೬40. ಇ): ೧೧. ಲೇಖನಿಯ 
ತುದಿಗೆ ಸಿಕ್ಕಿಸಿ ಶಾಯಿಯಿಂದ ಬರೆಯಲು ಉಪಯೋಗಿಸುವ 
ಲೋಹದ ಮೊನಚಾದ ಸಾಧನ: : ನನ್ನ ಲೇಖನಿಯ ಮುಳ್ಳು ಸವೆದು 
ಹೋಗಿದೆ (ಕೂ): ೧೨: (ಆಲು) ಹಿಂಸೆ; ತೊಂದರೆ : ಅಗಲು 


ಮುಳಕ 


ವಿಕೆಯೆಂದರೆ ಜೀವಕ್ಕೆ ಮುಳ್ಳು (ಕನ್ನಶಾ- ೦). ೧೩. ಮಖ್ಯ; ಚಿಂತೆ; 
ನೋವು: ನನ್ನ ಹೃದಯದಲ್ಲಿ ನೆಟ್ಟ ಮುಳ್ಳು ನೆಟ್ಟಂತೆಯೇ ಇದೆ. 
(2೫೫೮. 66), 

ಮುಳ್ಳ ಪಂದಿ, ಮುಳ್ಳ ಹಂದಿ ಮೈಮೇಲೆ ಹರಿತವಾದ ಕಡ್ಡಿ 
ಗಳಂತಿರುವ ಗರಿಗಳು! ಲ ಒಂದು ಬಗೆಯ ಕಾಡುಹಂದಿ: 
ಸ್ವಳಿಸಲ್ಯಾಜದಲ್ಲಿ ತೊಡರ್ದಿರೆ ಕೊಡಪುತ್ತಚ್ಚರಿಯ 
ಮುಳ್ಳ ಪಂದಿವೊಲಚ್ಚಗಮಂ ಮಾಡಿ ಮದಡಿಪಿದತ್ತದು ಸುರರಂ (ಕಂಠಂ- 
9-೧೬); ಮುಳ್ಳಿಹಂದಿಯ ಮುಳ್ಳನ್ನು ಕೆಲವರು ಬೈತಲೆ ತೆಗೆದುಕೊಳ್ಳಲು 
ಬಳಸುತ್ತಾರೆ (ರೂಂ). ಮುಳ್ಳ ಹಾಸಿಗೆ (ಆಲಂ) ಯಾತನೆಯನ್ನುಂಟು 
ಮಾಡುವ ಸ್ಮಳ: ಅವನ ಪತ್ರ ಬಾರದಾಗಲು ಸಮಸ್ತಜಗತ್ತೇ ಚಾರುಗೆ 
ಮುಳ್ಳಹಾಸಿಗೆಯಾಗಿ ಭಾಸವಾಯ್ತ್ನ(ಕ್ಕಕ. ೨೮೪). ಮುಳ್ಳಾಗು-(ಆಲಂ) 
ಕಂಟಕಪಾ )ಯವಾಗು; ಅಡ್ಡಿಯಾಗು: ಸಾವಿರದ ಮೇಲೇಳ್ನೂ! ಅ ಬಸದಿ 
ಗಳಿರಲವಕೆ ಮುಳುಗಿ ವೊಂದಿರ್ದುದು ಶಿವುಲಯವು ತಡೆಯದೀಿ ದೇಗುಲವ 
ನೀಗಳಿ ಕೆಡಿಸಬೇಕು (ಬಸಫ್ಯ. 80-೬೬); ಅತೋಭ್ರಷ್ಟ, ತತೋಭ್ರಷ್ಟನಾಗಿ, 
ಮನೆಗೆ ಮುಳ್ಳುಗಬೇಡ (ಕಂಗೀತೆ. 64). ಮುಳ್ಳಾಡಿಸು ಎ (ಆಲಂ) 
ಚುಚ್ಚಿ ಮರುಕಳಿಸುವಂತೆ ಮಾಡು; ಕೆರಳಿಸು: ಲ 
--ತಬಕದೊಲು ಮೈಮರೆವಿನಲಿ ಭಾವ 


ವಿಚ್ಚಂಬು 
ಆ 


(ಟೇವಲ - 
೩೦-೦0): ಮುಳ್ಳಿನ ಮೇಲಿರು ಎ (ಆಲು) ಮುಳ್ಳಿನ ಮೇಲಿದ್ದಂತೆ 


ಚಡಪಡಿಸು: ಬಲು ಆತಂಕಗೊಂಡಿರು: ದೂರದ ಶಾಲೆಯಿಂದ! 
ಮಕ್ಕಳು ಮನೆಗೆ ಬರುವವರೆಗೂ ಅಕೆ ಮುಳ್ಳಿನ ಮೇಲಿದ್ದರು (68)- 
ಮುಳ್ಳುಹಾಕಿಸು ಎ ಬಟ್ಟಿ ಒಗೆಯುವ ಕಲ್ಲು.» ಒರಳುಕಲು, 


ಬೀಸುವ ಕಲ್ಲು ಮುಂತಾದುವುಗಳನ್ನು ಉಳಿಯಿಂದ ಹೊಡೆಯಿಸಿ 
ಒರಟಾಗಿಸಂ; ಬೀಸುವ ಕಲ್ಲು ತುಯಾ ನುಣುಪಾಗಿಬಿಟ್ಟಿದೆ. ಮುಳ್ಳು 
ಹಾಕಿಸಬೇಕು (ಕಂ). ಮೊಳ್ಳೇಳು ಎ (ಆಲಂ) ರೋಮಾಂಚನ 
ಗೊಳ್ಳು; ಪುಲಕಿತಗೊ ನವಿರೇಳು: ಅದನ್ನು ನೆನೆದರೆ ಈಗಲೂ 
ನನ್ನ ಮೈ ಮುಳ್ಳೇಳುತ್ತದೆ (ತಳ್ಳಹತಿ 908); ಕೈಯೆತ್ತಿದಾಗ ಮಾಧವನ 
ಭುಜಕ್ಕೆ ಸೋಕಲು ಅವನಿಗೆ ಮೈಮೇಲೆ ಮುಳ್ಳೆದ್ದಿತು (05: ೩). 
[ದೇ.॥ ತಮಿ. ಮಲ. ಕೋತ. ತೊದ, ಮುಳ; ತುಳು. ಮು! ; 

ಕೊಡ. ಮುಳ್ಳ; ತೆಲು. ಮುಲು, ಮುಲ್ಲು; ಕುವ. ಮುಲ್ಲು] 

ಮುಳಕ (ನಾ). (ಕರಾ) ಹಲಸನ ತೊಳೆ, ನೆನೆಸಿದ ಅಕ್ಕಿ ಮುಂತಾದು 
ವನ್ನು ತಿರುವಿ. ಬೋಂಡದಂತೆ ತುಪ ದಲ್ಲಿ ಕರಿದು 'ಮಾಡುವ 
ಒಂದು ಬಗೆಯ ತಿಂ ಮೇಳದಲ್ಲೊಂದು ಪಾರ್ಟು ಸಿಕ್ಕಿದ ಮೇಲೆ 
ಬೊಜ್ಜದ ಒಡೆ: ಬೊಜ್ಜದ ಪಾಯಸ್ಕ ಹಲಸಿನ ಹಣ್ಣಿನ ಮುಳಕಕ್ಕೆಂದು 
ಬದುಕುವ ಬ್ರಾಹ್ಮಣರ ಕೊಂಪೆಯಿಂದ ಪಾರಾಗಬಹುದು. (ಸಂಸ್ಕಾರ. ೬೪)- 

[?) 

ಮುಳಗಳ್ಳಿ * ಮುಳುಗಳ್ಳಿ ` ನೋ. 

ಮುಳಲು (ನಾ). ಒಂದು ಬಗೆಯ ಸಸ್ಯ: "'ಕ್ರಮುಕಪಾದಿ__ಮುಳಲು, 
ದಸಿ” (೬4: ೨೮). [?-/ತಮಿ, ಮುಬಲ್‌ ಗಜ್ಜುಗದ ಜಾತಿಯ ಗಡ] 

ಮುಳವು ` "ಮುಳುವು' ನೋ. 

ಮುಳ್ಳ (ಕ್ರಿ). ೧. ಕೆರಳು; ವ್ಯಗ್ರವಾಗು; ಕೋಪಗೊಳ್ಳು: “ಮುಳ 
ಕೋಪೇ” (ಕರುಂ); ಸಿಯಗೆಲ್ಲರಾಳು ಕುಜಕಾಲರಮನಾಂಯರ್‌ ರಣಾಲಿ 
ಅರಸರಲ್ಲಿನ್ನುಳಿದು ಬನ್ನು (ಕ್ತ ೫೪1, ತುವಕೂ. ೯೪-47 ಸು. 780); 
ತಣಿಯೆಯುಣಲಿಕ್ಕಿದೆನೆಂದೊಡೆ ಮುಳಿದು ಸಾಯೆ ಬಡಿದು ಮನೆಯಿಂ 
ಪೆಂಡತಿಯನಟ್ಟಿ ಕಳೆದೊಡೆ. (ಪಶ್ಮಾರಾ, ೭೭-೦೫); ಮುಳಿದಿರೆ ಪಾದಪಂಕಜ 
ನುನಾಂ:ತಲೆಯೊಳ್‌ ನಿಲೆ ತಾಳ್ವಿ ನಲ್ಲಳೇ ತಿಳಿಯೆನೆ (60ಶು- 9-00); ವಿಧಿ 
ಮುಳಿಯದಕಟಾ ಪಾಪಿಗಳಿಗೆ (ಸಂ. ೨-೧-೫) ೨. ವಿರೋಧವಾಗು, 


೭೩೦೪ 


40 


ಮುಳುಂಕು 


ವಿಪರೀತವಾಗು;  ಇನಿಯವು ಮೊದಲೊಳ್‌ ನಂಜಿನ ಪನಿವೊಲ್‌ 
ಬಲಾಕೆಯ್ದೆ ಮುಳಿದು ಕೊಂದಿಕ್ಕುವುವಿಂತೆನೆಯೆನೆ ವಿಷಯವಿಷಾಸ್ವಾದನ 
ದೊಳ್‌ ಲುಪಟರಿದೇಕೆಯೋ ನರಪರುಗಳ್‌ (€ಂಕ್ಯಿ. 0೪-೨1). 
ಮುಳಿದರ್‌ ಎಹಗೆಗಳು ; ಶತ್ರುಗಳು: ಮುಳಿದರನಕ್ಕವೆವೆಂದು 
ಮೈಳಸಿದರಿಟ್‌ಯಲ್ಲಿ ನಕುಲಸಪದವರ್ಕಳ್‌ (ಗರಾಯು- 6-26) ಮುಳಿದರರ 
ಜಂಕಿಸಿದವು ಬಿಡದಾರ್ದು ' ' ಕಾವನೆಚ್ಚಲರ್ಗಣೆಗಳ್‌ (ಕರ್ಮ. ೩೦೦). 
ಮುಳಿವರ ಭೀಮ ೩ ಕೆರಳಿದವರಿಗೆ ಭೀಮನಂತಿರುವವನು ಒಂದು 
ಬಿರುದು; ಕಾಯ್ದರ ಭೀಮಂ ದುರದೆಡೆ ರುಮಂ ಮಸುಳಿವರ ಭೀಮ 
(ಅಂ: 0636, ೩0-08; 2080). ಮುಳಿವರಾದಿತ್ಯ ಇಇ ಕೆರಳಿದವರಿಗೆ 
ತಾಪವನ್ನುಂಟುಮಾಡುವವನು ; ಒಂದು ಬಿರುದು; ನುಡಿದನ್ನೆ 
ಗಣ್ಣಂ ಮುಳಿವರಾದಿತ್ಯಂ ಮನ್ನೆಯವಲ್ಲಭಂ (1933. xx, ೨೦-66; 1019)» 
“ಮುನ್ನಿ' ಪರಾ. 
[ದೇ.॥ ತಮಿ. ಮುಳಿ ಎ ಶುದ್ಧಿ ಸುಡು, ಒಣಗು, ಹಾಳಾಗು] 
ಮುಳ್ಳಿ (ನಾ). ಸಿಟ್ಟು; ಕೋಪ: *ಮುಳಕೆಯ್‌ ". "ಮುಳಿ 
ಯಿಸು ` ಪರಾ. [೮ಮುಳ್ಳಿ/ಮಲ, ಮಟ] 
ಮುಳ್ಳ (ನಾ). ಮನೆಯ ಛಾವಣಿಗೆ ಹೊದೆಸಲು ಬಳಸುವ ಒಂದು 
ಬಗೆಯ ಹುಲ್ಲು: ಈ ಸಾರಿ ಮುಳಿಹುಲ್ಲಿಗೂ ದರ ಏರಲಿಕ್ಕಿದೆ (ಮುಂಯು- 
4೬೪); ಗುಡ್ಡೆಯಲ್ಲಿ ಮುಳಿಹುಲ್ಲು ಹಸನಾಗಿ ಸೊಂಟದಷ್ಟು ಎತ್ತರ ಬೆಳೆ 
ಯುವ ಸಮಯ ಅದು (6ಕ್ತರೂ. ೬೪). [.-ತುಳು, ಮುಳಿ, ಮುಲಿ] 
ಮುಳಿಕೆಯ್‌ (ಕ್ರಿ). ಕೋಪಗೊಳ್ಳು; ಸಿಟ್ಟಾಗು; ಕೆರಳು : ಎನ್ನ 
ಮನಕ್ಕೊಡಂಬಡನೊಡಂಬಡುವೈ ಪಬಾಗೆಯ್ದದೇವಮಂ ನೀನ್ನೆಗಟಸ್ಟಿ 
ದಲೆಂದು ಮುಳಿಕೆಯ್ದ! ಗಿದೊಪ್ಪದಂ ಸಮ್ಮತಾವಸಾನನ್ನಳಿನಾನನೇ ಮುಳಿ 
ದದಂ ಬಿಸುಡೈ (ಕಾಂತಿಫು. 6. )- [ಮುಳ್ಳಿ . ಕೆಯ] 
ಮುಳಿಯಿಸು (ಕ್ರಿ). ಕೋಪ ಬರುವಂತೆ ಮಾಡು; ಸಿಟ್ಟಿಗೆಬ್ಬಿಸು ; 
ಕೆರಳಿಸು; *ಮುಳಿಯಿಸು - ಕೋಪೇ ” (ಕರಣ); ನಿಮ್ಮಂ ಮುಳಿ 
ಯಿಸಿದ ಸುಛಾಸುರರುಮನೊಳರೆನಿಸೆಂ ಕರ್ಣನೈಬನೆನಗೇದಿರಿಯಂ (san: 
03-೧೩೦): ಸಿಂಹಮಂ ಮುಳಿಯಿಸಿ ಪಲ್ಗಳು ಪಿಂದು ಕಿಟ್ಟವರಾರ್‌ 
(6ರಾಯು- ೪-೨0); ಮಮುಳಿಯಿಸದೆನ್ನಂ ಮಗುಟ್ದುಂ ಬಳಿದೊಟ್ಟೊಡೆ ಗೆಲ್ವೆ 
ಯಂಬುದೊಟ್ಟೊದೆ ಗೆಲ್ಲರ್ಯ (ಕಾನ್ಮಾರ. ೬೭೪)- [ಮಲ್ಗಿ 4 - ಇಸು] 
ಮುಳಿವು * ಮುಳುವು" ನೋ. 
ಮುಳಿಸಾಜು (ಕ್ರಿ). ಕೋಪವು ಶಾಂತವಾಗು ; ಸಿಟ್ಟು ಇಳಿ ; ಬಿರಯಿಯ 
ಮಿಟ್ರು [ವೆ] ಮಿದಿದೊಡಲ್ಲದಣಂ ಮಳಿಸಂಅದು (ಶಂಶರಾ- 3-04), 
[ಮಂಳಿಸು 4+ ಆಜು] 
ಮುಳಿಸು (ನಾ): ಕೋಪ ; ಸಿಟ್ಟು; ಮುನಿಸು; “ಕೆಸುಗಣ್ಣು 
ಮುಳಿಸು, ಮುನಿಸು, ಒರಸೊರಸು, ಸೆಣಸು _ ಈ ೮ ಕೋಪಂ” 
(6m. ೬3-7೬); ಮೆಲ್ಲನೆಸಪ ಮಲಯಾನಿಲನುಂ ಮುಂಸು ಕಟಲ್ಲಿ ಕಳೆ 
ದುವು . - - ಕಾಮಿಗಳು (160- ೨-೬೦); ಸಿಗ್ಗನಾಟ್‌ ಮುಳಿಸಂ ನೀನೆ 
ದಿಂಗಂ ಬಿಸುಡು (ಅಂಥ್ರ- 69-036); ಮುನಿ... ಮುನ್ನಿನ ಪಗೆಯಂ 
ಕುಂಡಲನಂ ನೆನೆದವಧಿಯುನಳವಿಗಟದ ಮುಳಿಸಂ ತಳೆದಂ (ಶಂಡಿಮಾ. 
10); ಪೊಲ್ಲದರೊಲುಮೆಯೊಳ್ಳಿದರೆ" ಮುಳಿಸು ನಿಲಬಲ್ಲುದೆ (ರಸ. 
6-38). " ಮುನಿಸ್ಮು? ಪರಾ. [ಮುಳ್ಳಿ 4+ -ಸ್ಕು 
ಮುಳಿಸುಗ (ನಾ) ಕೋಪಿಸಿಕೊಳ್ಳುವವನು ; “ಭಾಮಕಃ, ಭಾವೂನ್ಯ. 
ಈ ೨ಮುಳಿಸುಗಂ” (ms. 006). [ಮುಳಿಸು 4 __ ಗ್ಯ] 
ಮುಳು "ಮುಳ್‌' ನೋ. 
ಮುಳುಂಕಿಸು " ಮುಟುಂಗಿಸು' ನೋ. 
ಮುಳುಂಕು “ಮುಲುಂಗು ` ನೋ; 


ಮುಳುಂಗಿಸು 


ಮುಳುಂಗಿಸು " ಮುಟುಂಗಿಸು' ನೋ. 
ಮುಳುಂಗು. " ಮುಟುಂಗು' ನೋ. 
ಮುಳುಕ್ಕ 'ಮುಟುಕ ' ನೋ. 
ಮುಳುಕ್ಕ (ನಾ). ಒಂದು ಬಗೆಯ ಸಸ : ಮುಳುಕದ ಹಗಿನು. ಇಂಗುಳ 
ಮಂ ನೀರಲ್ಲಿ ಅರೆದು ನುಂಗೆ ಮೂಜುದಿನಕ್ಕೆ ಬಂಜೆಗೆ ಗರ್ಭಮಕ್ಕುಂ 
(040, 60). [ಇ-ತೆಲು. ಮುಲಕ, ಮನಗ] 
ಮುಳುಕಿಸು " ಮುಲುಂಗಿಸು' ನೋ. 
ಮುಳುಕ್ಕು -' ಮುಬುಂಗು' ನೋ. ' 
ಮುಳುಕ್ಕು "ಮುಬುಕ್ಕು ' ನೋ: 
ಮುಳುಕುನೀರ್‌ (ನಾ). ಮುಳುಗಿಸುವಷ್ಟು ನೀರು: ತನ್ನ ಮಾಯಾ 
ಲೈಶದಿಂ ಮೂಣುಂ .ಜಗಮಂ ಮೋಸಂಗೊಳಿಪ ಮುಕುಂದಂಗೆ ಮೋಹ 
ರಸಮಂ ಮುಳುಕುನೀರೆನಿಪ ಮುಗುಳ್ನಗೆಯಂಂ . - ತಣಿಯದ ನೋಟಂ 
ಗಳ)0 ಪೆಣ್ತನೆಬೆ ಸಾಜದಿಂದಮೆ ಆದೊಡಂ (8159. ೦೦೬-೦೬): 
[ಮುಳುಕ್ಕು (<ಮಂಟುಂಗು) 4 ನೀರ್‌] 
ಮುಳುಕೂಗರಿ, ಮುಳ್ಳುಕೂಗರಿ (ನಾ). ಒಂದು ಬಗೆಯ ಗಿಡ 
ಮತ್ತು ಅದರ ಕಾಯಿ : ಮುಳುಕೂಗರಿಕಾಯಿ (ಪಾಜಕುಯಿರಿ. ಗಜ 
ಏಂಪಳಿ) (ಕು೫9ಕ್ಕಾ- 0೪). ಮುಳ್ಳುಕೂಣೆಔ : ಖಾಜುಕುಯಿರಿ (ನಸು 
ಗುನ್ನಕಾಯಿ, ಮುಳ್ಳುಕೂಗರಿಕುಯಿ) (ಮುಿಿಷ್ಠಾ- ೦೩೦), 
[ಮುಳು (£ಮುಳ್‌) -- ಕೂಗರಿ] 
ಮುಳುಗ 'ಮುಲುಕ ` ನೋ. 
ಮುಳುಗಡೆ (ನಾ). ನೀರಿನಲ್ಲಿ , ಆಡಗಿಹೋಗುವುದು. ಮುಳುಗಿ 
ಹೋಗುವುದು : ಆನೇಕ ಎಕರೆಗಳ ಅರಣ್ಯಪ್ರದೇಶವನ್ನೂ ಬಂಜರು 
ಜಮಿನನ್ನೂ ತಾತಾ ಅವರಿಗೆ ವಶಪಡಿಸಬೇಕಾಗಿದ್ದಿತು. ಅದರ ಪ್ರಯು! 
ವಾಗಿ ಕೆಲವು ವಾಸಸ್ಮಳಗಳು ನೀರಿನಲ್ಲಿ ಮುಳುಗಡೆಯಾಗುವ ಸಂಭವ 
ವಿದ್ದಿತು (ಗ್ಗ: ೭೪). [ಇಮುಳುಗ್ಯು - ಕಡೆ] 
ಮುಳುಗತ್ತಿ (ನಾ). ಮುಳ್ಳನ್ನು ಸವರಲು ಬಳಸುವ ಕತ್ತಿ: ಕುಜುಬ 
ನುಂೆ ಮುಳುಗತ್ತಿಯಿಂ ತೀಳಿಯಅವೆಗಳು ಬರೆಗುಡುಹುಮಡಗಿದ ಕುಜ 
ದೊವಲ ತಿಬಯಸೆಯೆ . . - ನೋಡುತ್ತ (ಬಸತ್ಯ-೨೦-೪); ಆ ಕುರುಬ 
ಮುಳುಗತ್ತಿಯಿಂದ ಮಾದರಸ ಕುಳಿತಿದ್ದ ಬೊಬ್ಬುಲಿಮರದ ಕಾಯಿಸೊಪ್ಪು 
ಗಳನ್ನೇ ಕಡಿಕಡಿದು ಕುರಿಗಳಿಗೆ ಮೆಯ್ಕಿಸತೊಡಗುತ್ತಾನೆ (೫4. ೨66): 
[ಮುಳು (ಇಮುಳ್‌) 4 ಕತ್ತಿ./ತೆಲು. ಮುಲುಕತ್ತಿ] 
ಮುಳುಗಳ್ಳಿ, ಮುಳಗಳ್ಳಿ, ಮುಳ್ಳುಗಳ್ಳಿ (ನಾ). ಮುಳ್ಳುಗಳಿರುವ 
ಒಂದು ಬಗೆಯ ಕಳ್ಳಿಗಿಡ : ಕಳ್ಳಿ ಮನಸು ಹಾಲು ಮುಳುಗಳ್ಳಿಯೊಳು 
ಹೆಜ್ಜೇನು ಎಳ್ಳಿ ನೊಳಗೆ ಹನಿದಿರಲು ಶಿವಲೀಲೆ ಸುಳ್ಳಿನ್ನಬಹುದೆ (ಸಕ: 
6೯). ಮುಳೆಗಳ್ಳಿ : ಬಿದರಕ್ಕಿ, ಲೋಳಸರ, ಮುಳಗಳ್ಳಿ ಮುಂತಾ 
ದವುಗಳು ಸುಖದ ಕಾಲದಲ್ಲಿ: ನಿರುಪಯುಕ್ತಪದಾರ್ಥಗಳೆಂದು ಎಣಿಸಲ್ಪಡು 
ತ್ತವೆ (ಕುಂಂಯ- 3-939); ಬರಗಾಲದ ಆಹಾರ . , . ೧. ಬಾಳೇಕುಯಿ. 
ಹೂವು,. ೨. ತೊಂಡೀಕಾಯಿ: ೩, ಮುಳಗಳ್ಳೀಕಾಯಿ (ಕಥಾಗೆ. ಶಂ. ೦೦)- 
ಮುಳ್ಳುಗಳ್ಳಿ ; ಈ ಬೈಲುಸೀಮೆಯ ಅಡವಿಯಲ್ಲಿ ಸಾಧಾರಣವಾಗಿ ಎಲ್ಲ 
ಕಡೆಯಲ್ಲಿಯೂ : ಜಾಲಿ, ಈಚಲಃ ಕಳ್ಳಿ, ಮುಳ್ಳುಗಳ್ಳಿ . . . ಬಣದವರಿ 
ಮುಂತಾದವುಗಳು ದೃಷ್ಟಿಗೆ ಬೀಳುತ್ತವೆ (6೪6-೩೦): 
[ಮುಳು (ಇಮುಳ್‌) 4 ಕಳ್ಳಿ] 
ಮುಳುಗಿಡು " ಮುಳ್ಳಿಡು ` ನೋ. ' 
ಮುಟುಗ್ಯ್ಮು " ಮುಬುಂಗು ' ನೋ: 


ಟಿಂತ 


ಮುಳುಮುಳು 


ಮುಳುಗುಂದ * ಮುಳ್ಳುಂದ ' ನೋ. 

ಮುಳುಗುಮಾಹ (ನು). ನೀರಿನಲ್ಲಿ ತಲೆಯನ್ನು ಮುಳುಗಿಸಿ ಮಾಡುವ 
ಸ್ನಾನ : ಪಿಗೆಗಳಿಗೆ ಸುಖದಮಾದುದು ನದಿಯ ಮುಳುಗುಮಾಹಂ 
(ಶ್ರೀರಾಮಾ. ೨೨6-೨23). [ಮುಳುಗ್ಯು (<ಮಂಟುಂಗು) 4 ಮಾಥ] 


5 |ಮುಳುಗುಹಕ್ಕಿ (ನಾ). ನೀರಿನ ಅಡಿಯಲ್ಲಿ ತಲೆಯನ್ನು ಮುಳುಗಿಸಿ 


10 


40 


46 


ಮಾನು ಮುಂತಾದುವನ್ನು ಹಿಡಿಯುವ ಒಂದು ಬಗೆಯ ಪಕ್ಷಿ : 
'ಮುಳುಗುಹಕ್ಕಿ, ಮುಳುಕ (Diver: ಇಳ). 
[ಮಸಳುಗ್ಳು (<ಮಖಟುಂಗು) 4 ಹಕ್ಕಿ (ಇ ಪಕ್ಕಿ)] 
ಮುಳುಗೆದಜು (ಕ್ರಿ). ಮುಳ್ಳುಗಳನ್ನು ಚಿದರಿಸು... ಹರಡು : ತುಣು 
ಗಿದಂಬಿನಲೆಯ್ಯಮೃಗ ಮೈಯುಜುಬೆಯಲಿ ಮುಳುಗೆದಲುವಂದದಲುಲುಬಿ 
[೫೫ಂ. ಮಂಳುಗೈದಾಡುವಂತಿರೆವುಣುಬಿ] ರಾಡಿಸಿ ರುಡಿತೆಯಲಿ 
ಮೇಲ್ವಾಯ್ದು (ಕೊರ. ೩-೦೦-೦೪)- 
[ಮುಳು (ಆ ಮುಳೀ). 4- ಕೆದಲ್ನು (ಆ ಕದಲು] 
ಮುಳುಗೊಗ್ಗಿ, ಮುಳ್ಳುಕೊಗ್ಗಿ, ಮುಳ್ಳುಕೊಗ್ಗೆ. ಮುಳ್ಳುಗೊಗ್ಗಿ 
(ನಾ). ಒಂದು ಬಗೆಯ ಔಷಧೀಸಸ್ಯ : ನೆಲ್ಲಿ . - . ಮುಳು 
ಗೊಗ್ಗಿಯೆಂಬನಿತ್ತಅ ' ಪುಡಿಯಂ ಚೆಲ್ಲನೆ ಮೂಗಿನೊಳೂಡಿದೊಡೆಲ್ಲಾ 
ಪಾವಿನ ವಿಷಕ್ಕೆ ತವಿಲದೆ ಸಾಲ್ಗುಂ (೧ರ. ೬-೩): ಮುಳ್ಳು 
ಕೊಗ್ಗಿ : * 4 ಕಂಟಪುಂಖಃ - ಮುಳ್ಳುಕೊಗ್ಗಿ'”. (೬ತ0- 34); 
ಮುಳ್ಳುಕೊಗ್ಗಿಯ ಬೇರಿನ ಕಷಾಯವ ಕೊಡಿಸಲು ಅಂಗುರವಿಷ 
ಹರವಹುದು (ಕೈಠ್ಯಕಾ- ೫, ೨3): ಮುಳ್ಳುಕೊಗ್ಗೆ : “ಕಂಟಾಲುಕ- 
'ಜೂಸು;ಮಂಗ್ಲಾರೆ, ಮುಳು ಕಗ್ಗ (ಸಂ: 3ಬ; ಬೆಲ್ಲವತ್ತದ ಬೇರು ಮುಳ್ಳು 
ಕೊಗ್ಗೆ ್ಲೆಬೇರು, ಈ ಎರಡು ಬೆಗೆ ಬೇರು ಪ್ರತ್ಯೇಕ ಮೂವತ್ತೆರಡು ಹಲಗಳ 
ನಾಗುಳ ನೀರಲ್ಲಿ ಅಷಾಯವೆತ್ತಿ (ಕರ್ಮಣಾ. 1, 19) ಮುಳ್ಳುಗೊಗ್ಗಿ : 
“ಕಾರುನೀಲಿ, ಮುಳ್ಳುಗೊಗ್ಗಿ, ಗೊಗ್ಗಿ” (ಟೃಂಿ.೬೪). 
[ಮುಳು (ಆ ಮುಳ) 4 ಕೂಗ್ಳಿ 2] 
ಮುಳುಗೋಲು. ಮುಳನ್ಸಿಕೋಲು, ಮುಳ್ಳುಗೋಲು (ನು), ೧: 
ದನ, ಕರು; ಕುದುರೆ ಮುಂತಾದುವುಗಳನ್ನು ಚೋದಿಸಲು ಬಳಸುವ 
ಚೂಪಾದ ಕೋಲು ; ತಿವಿಗೋಲು : ಬಲವುಳ್ಳೆರಡೆತ್ತುಗಳಂ . . . 
ಮುಳುಗೋಲಂ ಸಂಪಾದಿಸಿ (ಕೂಸ. .&-೨-೩) ; ದೊರೆ ಮಾತಿನ ಮುಳು 
ಗೋಲಿಂದ ತಿವಿದಾಗ ಮಂತ್ರಿ ಸೈರಣೆ ಕಳೆದುಕೊಳ್ಳದೆ... , ಮಾತು 
ಕೊಡುತ್ತಾನೆ (ಕಬಕ. 62). ಮುಳ್ಳುಕೋಲು ; ೧. ದೇವಕೀನಂದ 
ನನು .. .ರಥುಶ್ವಗಳ ಹಗ್ಗ: ಗಳನ್ನು ಬಿಟ್ಟು ಹಸ್ತಕಮಲಗಳಿಂದ ಮುಳ್ಳು 
ಕೋಲನ್ನು ಹಿಡಿದು . . , ಭೀಷ್ಮನ ಮೇಲೆ' ನಡೆದನು (ಕರರ: ೧೬). 
ಮುಳ; ಲು : ೧. “ಪ್ರಾಭನಂ: ತೋದನಂ: ತೋತ್ರಂ--೩ ತಿವಿ 
ಗೋಲು. ಮುಳ್ಳುಗೋಲು” (ಸಣ ಆ: 3೬): ೨. ಒಂದಂ ಬಗೆಯ 
ಈಟಿ: “ಶಲ್ಕಂ: ಶಂಕುಃ -- ೨ ಸೆಲ್ಲೆಹದ ಕೋಲು, ತಿವಿಗೋಲು, 
ಮುಳ್ಳುಗೋಲು” (ಸಿದ್ಧಾಂತಿ. ೨೬೬)- 
[ಮುಳು (ಎಮುಳ್‌) 4 ಕೋಲ್ಕು (ಆ ಕೋಲ್‌) 
ಮುಳುದೊಡಕು (ನಾ). ಗೋಜುಗೋಜಾಗಿರುವ ಮುಳ್ಳು ; ಮುಳು 
ದೊಡಕಿನೊಳು ಕೂದಲೊಂದೇ. ಸಿಲುಕಿ ನಿಂದವು ಚಮರಿಮ್ಸಗ (ಕಣ್ಲಾ: 
೨೨೪) - [ಮುಳು (-ವರುಳ್‌) __ ತೊಡೆಕ್ಕು  ಎತೊಡಂಕ್ಕು)] 
ಮುಳುಮುತ್ತ "ಮುಳ್ಳುಟ್ಟುಗ” ನೋ. 
ಮುಳುಮುತ್ತುಗ “ಮುಳ್ಳುಲ್ಟುಗೆ' ನೋ. 
ಮುಳುಮುಳು(ನಾ). (ಸದ್ದಿಲ್ಲದೆ ಅಳುವುದನ್ನು ಸೂಚಿಸುವೆ) ಒಂದು 
ಅನುಕರಣಶಬ್ದ. ` 
ಮುಳುಮುಳು ಅಳು ಎ ಸದ್ದು ಮಾಡದೆ ಒಂದೇ ಸಮನೆ 


ಮುಳುಮುಜ 


ಅಳು : ಮುಳುಮುಳು ಅಳುತ್ತಾ ಶೀಲಿ ಅಲ್ಲೇ ಬಿದ್ದುಕೊಂಡಳು 
(೪ 80) ; ಸೀತಕ್ಕ ಮುಳುಮುಳು, ಅತ್ತಳಂತೆ (ಮೂರುರಾ- 0೬೪). 

ಮುಳುಮುಟ್‌ 'ಮುಳ್ಮುಜಿ' ನೋ. 

ಮುಳುಮೆಟ್ಟು (ನಾ). ಕಾಲಿಗೆ ಮುಳ್ಳು ಚುಚ್ಚದಿರಲು ಹಾಕಿಕೊಳ್ಳುವ 
ಮೆಟ್ಟು,-ಪಾದರಕ್ಷೆ : ಕಳಕಳವ ಕಣ್ಣೆಅವೆಗಳ ಮನಗಲಿತನದ ಮುಳು 
ಮೆಟ್ಟುಗಳ ವೆಗ್ಗ ಳೆಯರಿದ್ದುದ್ದು ಭೀಮಸಾತ್ಯಕಿಸೃಂಜಯಾದಿಗಳು (1 
30-0೪). [ಮುಳು («ಆಮಂಳ್‌)' 4 ಮೆಟ್ಟು] 

ಮುಳುಮೊನೆ 'ಮುಳ್ಳೊನೆ' ನೋ. 

ಮುಳುವಸೆ 'ಮುಳ್ವಸೆ' ನೋ. 

ಮುಳುವು, ಮುಳವು, ಮುಳಿವು (ನಾ). ೧. ಅಡ್ಡಿ ; ಕಂಟಕ : ವಿಘ್ನ ; 
ನಮ್ಮ ಧರ್ಮ ನಮ್ಮ ಪ್ರಗತಿಗೆ ನೆರವಾಗಬೇಕ ಹೊರತು ಮುಳುವಾಗ 
ಬಾರದು (ಕೇಮಕೂ- 000). ೨. ಕೇಡು ; ನಾಶ: (8). ೩. ಕೇಡಿಗೆ 
ಕಾರಣವಾದುದು ; ನಾಶಕರವಾದುದು : ನಿನ್ನ ಹಟಮಾರಿತನವೇ 
ನಿನಗೆ ಮುಳುವು ಆಯಿತು (ಮುಂಬಯಿ, $. ೨-80) ; ಆ ಚಂಚಲತೆ 
ವಿಷ್ಣೂನ ಜೀವನಕ್ಕೆ ಮುಳುವಾಗಬಹುದೆಂದು ಅವನೆಂದೂ ತಿಳಿದಿರಲಿಲ್ಲ 
(೫58. 0098) ; ನನ್ನ ಚೆಲುವೇ ನನಗೆ ಳುವಾಗಿದೆ (ಕಮನ. 0೨)- 
೪. (ಕೆಡುಕಿಗೆ) ಕಾರಣ ; ಮೂಲ: ತಾನು ತನ್ನ ಅಣ್ಣನ ಸಾವಿಗೆ 
ಮುಳುವಾದೆನೇನೊ ಎಂಬ ಎದೆಗುದಿಯು ಬೆನ್ನುಹತ್ತಿ ಅವಳು ಒಳಗೊಳಗೆ 
ನವೆಯುತ್ತಿದ್ದಳು (೪44. 86). ೫. ಹಿಂಸೆಯನ್ನು: ಟು ಮಾಡುವಂತ 
ಹುಡು; ವೇದನೆಪಡಿಸುವಂತಹದು : ಗಂಡಸರ ಕಾಟದಿಂದಾದ ಅವಳ 
ಮನಸ್ಸಿನ ನಿರುಶ್ಗಾಗ್ಳ'ನೆಕ್ಸುದೋವನ ಮನಸ್ಸಿಗೆ ಮುಳುವಾಗಿತ್ತು (ಕಿರು. 
ಇ). ೬: ವಿರೋಧಿಸುವ ವ್ಯಕ್ತಿ: ಎದುರಿಸುವ ವ್ಯಕ್ತಿ: ಈ 
ಇಲಾಖೆಯೊಳಗೆ ರೂಪಚಂದನಿಗೆ ಅವಳೊಬ್ಬಳು ಮಾತ್ರ ಮುಳುವಾಗಿದ್ದಾಳೆ 
(803ನ್ಮಾ- ೯8). ಮುಳವು ; ೨. ಸುಲಭಮಾರ್ಗವ ಬಿಟ್ಟು ವಿಜಯವಿಠಲ 
ರೈಯ ಕೆಲಕಾಲವು ತಿರುಗಿ ಮುಳವು ಮಾಡಿಕೊಂಡೆ (ಮೋಸ್ಟೀ. 40-3). 
'ಮುಳಿವು : ೩. ದ್ವಿಜನಿಗಸಂತುಷ್ಲಿಯಿಂದ ವಿನಾಶವು ನೃವೆನಿಗೆ ತುಬ್ಬಯೆ 
ಮುಳಿವು (10೫5. ೦೮೩-೨); ನನ್ನ ನಾಲಗೆಯೆ ನನಗೆ ಮುಳಿವಾಗಿದೆ[ 
(ಶ್ರೀಕೂಕ್ರ. ೪) ; ಗಂಡಸಿಗೆ ಸಾಲ ಮುಳಿವೆ, ಹೆಂಗಸಿಗೆ ಹಾದರ ಮುಳಿವು 
(ಗಾರ). "ಮುಳ" ಪರಾ. 

ಮುಳುವೇಲಿ, ಮುಳ್ಳುಬೇಲಿ, ವಬಳ್ಳುವೇಲಿ (ನಾ). ೧. ಮುಳ್ಳು 
ಪೊದೆಗಳಿಂದ ರಚಿಸಿದ ಬೇಲಿ,--ಆವರಣ : ತವಗ ತಳಿ ಮುಳುವೇಲಿ 
ಬಾಗಿಲ ಜವಳಿಗದ ಬೀಯಗದಲಿದ್ದುದು ದಿವಿಜವನವುದ್ದಂಡತರ ಪರಿಮಳದ 
ಪೂರದಲಿ (ಕ: 06-೨) ; ಮುಳುವೇಲಿ ಮೇರುವೆ ತಳಿ ಸುರಂಗ 
ಗಳಿಂದ ಬಳಸಿ ಬಂಧಿಸಲು ಪುರವ ಹೊಳಲೊಳಗೆಸೆವ ಜನರು ಭೀತಿಗೊಂಡಾಗ 
ಕಳವಳಿಸಿದರು (ಕಂತು. 9-೬೬). ಮುಳ್ಳುಬೇಲಿ: ೧. ಅದಕ್ಕೆ ಮುಳ್ಳು 
ಬೇಲಿ "ಕುತ್ತ'ದಿದ್ದರೆ, ಒಳಗೆ ಹಸುರು ಉಳಿಯಲಿಕ್ಕಿಲ್ಲ (ಜುರೆತು- 00): ೨. 
(ಆಲಂ) ಅಭಿಪ್ರಾಯಭೇದ ; ಅಂತರ : ಮನಮನಗಳ ಮುಳ್ಳುಬೇಲಿ 
ಮಮತೆ ದೂರ ತಳ್ಳಿವೆ (ತಂಮು- ೨9-೦೪). ಮುಳ್ಳುವೇಲಿ ; ೨, ಈ 
ಮಾತು ಪುರುಷಭಾಗ್ಯದ ಮುಳ್ಳುವೇಭಿ. ನೀನು ಒಂದಿಲ್ಲೊಂದು ದಿನ ಕಿತ್ತಿ 
ಮಂದೆ ಸಾಗೆಬೇಕಾಗುವುದು (ಇಯಂತ- ೭೪). 

[ಮುಳು (ಎಮುಳ್‌) _ ಬೇಲಿ] 
ಮುಳುಪೊರಜೆ (ನಾ). ಮುಳ್ಳುಮುಳ್ಳಾಗಿರುವ, ಹಗ್ಗ : ಒರಟಾದ 
ಳಿಗಳನು.. ಹೊಸಣಂಚೆಗಳ ಜೋಡಿಸಿ ಕಟ್ಟಿ 
ಮುಳುವರಜ (ವೊರಜೆ ]ಗಳ . . . ನಿಡುರುಲ್ಲಿಗಳ ಸಾಲುಗಳೆಸೆಯೆ 
ಸಿಂಗರಿಸಿದರು ಮದಗಜವ (ಸಿಫ್ನಳ ೫-೩). 
[ಮುಳು (ಎಮು) 4 ಪೊರಡೆ] 


೭೩೦೬ 


ಮುಳ್ಳುಂದ 


ಮುಳುಸಾಂತೆ "ಮುಳುಸೌತೆ` ನೋ. 

ಮುಳುಸಾತೆ, ಮುಳುಸೌಂತೆ, ಮುಳ್ಳು ಸವತೆ, ಮುಳ್ಳುಸೌತೆ ( ನಾ). 
ಮುಳ್ಳುಗಳುಳ್ಳ ಒಂದು ಬಗೆಯ ಸೌತೆ: ಅಗಸೆ ಮುಳು ಸೌತೆ 
ತೊಂಡೆಯ, ಹಲವು ಫಲಕಂದಗಳ ಶಾಖಾವಳಿಯ ಸವಿಯೊಫರಣೆ ಘಮ 


ಘಮಿಸಲಿಕೆ ಬಡಿಸಿದರು (ಅರ. ೬-೫): ಮುಳುಸಂಂತೆ ; 
ಕಣ್ಣ ಳಿಸುವ ಮುಳುಸೌನ್ನೆ ಕುಂಬಳ (ರೊಂಕಕಾ. ೦೫೩, ೨ಂಳಾಶುರ್‌ ೨೬-8; 


306)- ಮುಳ್ಳುಸವುತೆ : ($). ಮುಳ್ಳುಸೌತೆ : “ರೋಮಸೀ-ಮುಳ್ಳು 
ಸೌತೆ” (ತರಿ. ೦೪೦), [ಮುಳು (ಎಮುಳ್‌) 4 ಸೌತೆ (ಸವತೆ) 

ಮುಳುಹು(ನಾ)- ೧. ಮೊನೆಗೋಲಿನಿಂದ ಚುಚ್ಚುವಿಕೆ. -ಚೋದಿಸುವಿಕೆ: 
(8). ೨. ಪ್ರಾಣಿಗಳನ್ನು ಚೋದಿಸಲು ಬಳಸುವ ಚುಚ್ಚು 
ಗೋಲು.-- ಮೊನೆಗೋಲು : “ಪತ್ರಿಜನಂ ಮುಳುಹು" (ನಗಣ. 
9೦೯-3). [ಆ ಮುಳ] 

ಮುಳುಹುಗೋಲ್‌ (ನಾ): ಮುಳುಹು ೨ : "ಪ್ರತೋದ- ಪ್ರಾಜನಂ- 
ತೋತ್ರಂ-ಈ ೩ ಮುಳುಹುಗೋಲ್‌” (ಕಣಯ. 69-92). 

[ಮುಳುಹು . ಕೋಲ್‌,] 

ಮುಳ್ಳಣೆ (ನಾ). ಮೊನಚಾದ ತುದಿಯುಳ್ಳ ಬಾಣ; ಹರಿತವಾದ 
ಸರಳು : ಜಗವ ನುಂಗಿಣೆ..ನಿಸಿಯ ಮೋಹರ ವಿಗಡಸೂರ್ಯನ ಕರಣಗಳ 
ಬಲುಮುಳ್ಗೆ ಣೆಗಳು ತಾಗೆ (ರರು: ೪೬೪): [ಮುಳ ಕಣೆ] 

ಮುಳ್ಳತ್ತಿಗೆ (ನಾ). ಮುಳ್ಳುಮುಳ್ಳಾಗಿರುವ ಕತ್ತಿ: ಕರಾಗ್ರದಲ್ಲಿ ಮುಳ್ಳ 
ತ್ತಿಗೆಯಂ ತಿರಿಯಂ ಚಟಿ: ಘಟಮಂ .ಪರಶುವನಿರದಾಂತು (ಕೃಷ. 
0೦-೬೦). [ಮುಳ + ಕತ್ತಿಗೆ] 

'ಮುಲ್ಲಿಡು, ಮುಳುಗಿಡು. ಮುಳ್ಳುಗಿಡ (ನಾ). (ಬೊಬ್ಬುಲಿ. ಜಾಲಿ. 
ಗುಲಾಬಿ ಮೊದಲಾದ) ಮುಳ್ಳುಗಳಿಂದ ತುಂಬಿರುವ. ಗಿಡ: 
ಪಡೆಯದ ಬೇಟಮಂ ಪಡೆದುದಂ ಕಿಡಿಸಲ್‌ ತೊಲಯೊಳ್‌ ಪೊದಲ್ಜ 
ಮುಳ್ಳಿ ಡುಗಡಿಸಟ್ಟುಗಕ್ಕೊನಲಿಗಂ  ದೊರೆಯಪ್ಪರಿ  ಕೇಳರಪ್ಪವರೀ 
(ಉಂ. 6-60); ಮುಳ್ಳಿಡುಗಳೊಳ- ತೊಡರ್ದ ಮೆಯ್ನವಿರ್‌ ವಣಾಗು 
ಮೆಂದು ಮಿಡುಕಲೊಲ್ಲದಲ್ಲಿಯೆ ನಿಂದು (ಕದ್ರಿ 8 $)- ಮುಳುಗಿಡು; 
ಮುಳುಗಿಡು ತೆವರ್ಗಳ್‌ ಫಿರಿದಾಗಿಯಂಂ (ಕಂ್ಮಾಾ- ೨-೫): ಮುಳ್ಳುಗಿಡ; 
ದುರ್ಲಭಚಂದ್ರನು ಕಾಡುಮುಳ್ಳುಗಿಡಗಳಲ್ಲಿ' ನುಸಿದು 
ಓಡುತ್ತಾನೆ (ರೇರೀ3ೌ- 90); ಗಂಡಕವು . . , ಮುಳ್ಳುಗಿಡ, ಕಬ್ಬು, 
ಧಾನ್ಯ, ತೃಣ ಮುಂತಾದ್ಮನ್ನು ತಿನ್ನುತ್ತದೆ (ಶುಂಯಿ. 9-೪೭). 

[ಮುಳ + ಗಿಡು] 

ಮುಳ್ಳು 'ಮೊಬ್ಬುು' ನೋ. 

ಮುಳ್ಗುಂದ, ಮುಲುಗುಂದ, ಮುಳುಗುಂದ, ` ಮುಳ್ಳುಂದು (ನಾ). 
ಒಂದು ಸ್ಥಳದ ಹೆಸರು ; p ಇದು ಈಗಿನ ಗದಗ್‌ತಾಲ್ಲೂಕಿನಲ್ಲಿದೆ ; 
ಮುಳ್ಳುನ್ಹಾಖೈನಗರೇ (2%. x1, ೦೯3-೫; 902) ; ಮುಳ್ಳುಂದ 
ದೊಳ್ಳುನ್ನೆ ಸನ್ಮಸನಕ್ಕೆಯ್ದೆ ನಿವೃತ್ತಿಗೆಯ್ದು , -,. ಮುಡಿವ. (ಉನುತ: ೩)- 
ಮುಲುಗುಂದ : ಮುಲುಗುಂದೇಂದ್ರ ತಿಂದುಪ್ಪ ಪುತ್ರ ಆತ್ರೇಯ 
ಗೋತ್ರಜಃ (ಎಕೆ. ೫1, ಕುನುಳೂ- 0-308 ; 157): ಮುಳುಗುಂದ ; 
ಮುಳುಗುನ್ಹವಿದ್ಯಾಧರಂ ನುಮಾದಿಸಮಸ್ತಪ್ರಸಸ್ತಿಸಹಿತಂ ಶ್ರೀಮನ್ಮುಳು 
ಗುನ್ಮಪ(ಂ)ನ್ನೆ ರಡ ಮನ್ನೆಯಂ (೫3: 1-1, ೫೭-00 ; 94) ; 
ಮುಳುಗುಂದದೊಳಿರ್ದು ಮಹೋಜ್ಞ, ಎಳಧರಾಮೃತಮನರ್ತಿಯಿಂದು 


ಭವ್ಯಾವಳಿಗಜು ಪದಂ (ಛರಿನ್ನು: 0೪-೦೬). ಮುಳ್ಳುಂದು ; ಪರನ್ವಿ: 
ಮುಳ್ಳುನ್ನು ಏತೇಷಾಂ ಮಧ್ಯಸ್ಥಿತೇ (ಇ6- ೪1, 330-3೯; 660); 


ಮುಳ್ಳು ನ್ಹುವನ್ನೆರಡುಮಂ ಮಾಯಿರ್ಮ್ಮನಾಳೆ`(ಎ3- xx೪1,9-00: 909). 
ಮುಳುಗುಂದಗೊಂಡ ಗಂಡ - ಮುಳುಗುಂದವೆಂಬ ಸ್ಥಳವನ್ನು 


ಮುಳ್ಳುಂದಸಿಂದ 


ವಶಪಡಿಸಿಕೊಂಡ ವೀರ; ಒಂದು ಬಿರಂದು : ಮಂಳುಗುಂದಗೊಂಡ 
ಗಂಡ ವೀರಬಲ್ಲಾಳ ಪೃಥ್ವೀರಾಜ್ಯಂಗೆಯ್ಯುತಮಿರೆ (ಎಳ. 3೪1, ತಳ್ಳೆವಾ- 
೬-೬: 7) [ಮುಳ + ಕುಂದ್ಕ] 
ಹ (ನಾ). ಒಂದು ವಂಶದ ಹೆಸರು: ಸ್ವಸ್ತಿಶಮಧಿಗತ 
ಸ್ಲಿ ಮಹಾಸಾಮನ್ಹಮುಳ್ಳು ನೃಸಿನ್ಹ ಶ್ರೀಮತ್‌ಜಾತರಸರ್‌ 
ಕಾ 
ರಾನಿ: 909-007 992). [ ಮುಳ್ಳುಂದ + 'ಸಿಂದೆ ] 
ಮುಳ್ಗುಂದು. 'ವಂಳ್ಗುಂದ ' ನೋ: 

'ಮುಳ್ಳೆಂದಿ, ಮಂಳ್ಳುವದಿ, ಮುಳ್ಳುಹಂದಿ (ನಾ) ಮೈಮೇಲೆ 
ಮುಳ್ಳಿನಂತೆ ಚೂಪಾದ ಗರಿಗಳುಳ್ಳ ಒಂದು ಬಗೆಯ ಕಾಡುಹಂದಿ : 
ಪುಳಿಂದರ್‌ , ... ಮುಲಳ್ಬಂದಿ ಪಲ್ಲೆ ಕರಡಿಗಳಂ. . . 
ಪಿಡಿದರ್‌ (ಪನ್ನೀರ. ೪-೩): 
ಮುಳ್ಳುವಂದಿ” (೬೩0- ೦೫): ಮುಳ್ಳುಹಂದಿ ; ಶಲಲೀ - - 
ಹಂದಿಯ ಕೂದಲಿಗೆ ಹೆಸರು (ಸಿರ್ಯಾತಿ- 0೩9) ; ಆ ಭೋಜಪತಿಯು. 
ಮುಳ್ಳುಹಂದಿಯ ಹಾಗೆ ಶರಪೂರಿತಶರೀರನಾಗಿ ರಥದಿಂದ ಧುಮಿ: 
ಶಕುನಿಯ ರಥಕ್ಕೆ ಹೋದನು (ಕಣ: ೦೨೬). 

[ ಮಳ್‌ ಎ. ಪಂದಿ. 1 ತಮಿ. ಮುಳ್ಳಮ್ಟನ್ಶಿ ] 

ಮುಳ್ಳು (ನಾ). ೧. ಕೆಂಪುಬಣ್ಣ; ಅರುಣವರ್ಣ : ಕೊಸಗಿನ 
ತುಜುಂಬು ಮುಳ್ಳಿನ ವಸಸಂ ಕುಂಕುಮನವಾಂಗರಾಗಂ ವರಿರಂಜಿಸೆ 
ರಾಗದಿಂದಮುತ್ಪಾದಿಸಿದನಜಂ ಭುವನಜನಮನೆನಿಸಿದುದು ಜನೆಂ (ಕಿತ 
&-೦೫॥), ೨, ಕೆಂಪುಬಣ್ಣದ ಬಟ್ಟೆ; ರಕ್ತವರ್ಣದ ವಸ್ತ್ರ : ತಳ್ಳೊಯ್ದು 
ಸಂಜೆಗೆಪಿನ ತಳ್ಪಮರ್ದಿರೆ ಫೊರೆಯನೆತ್ತಿ ಪೊಲಿಸಿದ ತೆಜದಿಂ ಮುಳ್ಳಿನ 
ಪೊಸಟೊಪ್ಪರಮಿನಕಳ್ಳಂಗಾ ಜೋಗಿಗೆಸೆದುದಸದಳಮಾಗಲ್‌* (0೮: 
9-೬೬); ಪೂತೆಲವಕ್ಕೆ ಪೌರವನಭೂರುಹಮೊಪ್ಪುವ ಮುಳ್ಳಿಗುಚ್ಚಳತ್ಕೇತನೆ. 
ಚೀನಚೇಳವರುಣೋಪಲಭಿತ್ತಿಗೆ ಪೊನ್ನ ಕೋಂಟಿ ... ದೊರೆಯಾಗಿ 


ತೋಜ್‌ದತ್ತಾತನೊಳಾಂತು ಪುಣ್ಣಡೆದ' ಖೇಚರಸೇನೆಯ  ರಕ್ತಸೇಕದಿಂ 
(sy at) 

ಮುಳ್ಳೊಗು (ಕ್ರಿ). ಮುಳ್ಳು ನಾಟು - ಚುಚ್ಚು ; ಮಳ್ಳೊಕ್ಕವನಂತೆ 
ಕುಸಿಯುತ್ತುಂ (ರಠರ್ತಿಕ್ಕು. ೦-099), ಮಳ್‌  ಫೊಗು] 


ಮುಳ್ಕರ, . ಮುಳ್ಳುಮರ (ನಾ): ಮುಳ್ಳುಗಳಿರುವ ಮರ: 
ಮುಳ್ಮರದ ಕೆಟಗಿರ್ದ ಲತೆಯಂತೋಸಿರಿಸುತ್ತುಂ (ರನ್ನು. ೩-೪೬); 
ಮುಳ್ಮರದ 'ಕೆಲದ ಮಾಲತಿಯೊಳ್ಕೂರ್ಬನ ಕೆಮ್ಮ ರತ್ನದೊಳ್ಳಮ 
ನೆನಿಸಿರಳ್‌ . . . 
ಮುಳ್ಳುಮರ ; ಮುಳ್ಳುಮಂದ ಬೇರೆಡಹುಗಲ್ಲುಗಳಿಂದ ನಿಬ್ಬದೊಪ್ಪಿದುದು 
ಕಾಂತುರ (ಕಂಠರಿ- ೦6-94): £ ಮುಳ್‌ - ಮರ್ಕ ] 

ಮುಳ್ಕುಡಿ (ನಾ). ಮುಳ್ಳುಗಳಿಂದ ಮಾಡಿದ ಕಿರೀಟ : ಮುಳ್ಮುಡಿಯ 
ಕ್ರಿಸ್ತಮೂರ್ತಿಯ ಗಾಜಿನ ಸಂಪುಟವೊಂದನ್ನು ಬಲಗಡೆಯ ಮೂಲೆಯಲ್ಲಿ 
ತಗುತೆಹಾಕಿತ್ತು (ಫೃ. ೩0)... [ಮುಳ್‌ 4 ಮುಡಿ ) 

ಮುಳ್ಳುತ್ತ "ಮುಳ್ಳುಟ್ಟುಗ' -ನೋ. 

ಮುಳ್ಳುತ್ತಕ 'ಮುಳ್ಳುಟ್ಟುಗ' ನೋ. 

ಮುಳ್ಳುತ್ತಗ 'ಮುಳ್ಮುಟ್ತುಗ' ನೋ. 

ಮುಳ್ನುತ್ತುಗ 'ಮುಳ್ಳುಟ್ಟುಗ' ನೋ 

ಮುಳ್ಮುಜ್‌,' ಮುಳುಮುಜ್‌, ಮುಳ್ಳುಮುರಿ, ಮುಳ್ಳುಮುಜ್‌ 
(ಶ್ರಿ). ೦. ಮುಳ್ಳು ಚುಚ್ಚು,- ನಾಟು : ಸರ್ಪನಾಶ್ರಯಿಪುದೆನುತಳ್ಳಿ 
ಮನೆಯಂ ಮಾಡದಿರ್ಪರೇ ಮುಳ್ಗುಜ್‌ಗುಮೆದು ಪಯಣಂಬೋಗ 


ುರವುಮಂ ಉತ್ತ ರೋತ್ತ ರಮಾ ಆಳುತ್ತಿರೆ (ಎಕ. ೩೫೬ | 


ಶಬರಿ ಶಬರನ .ಕೆಲದೊಳ್‌ (ಉ್ಕಫು- ೦೨-೬). 


೭೩೦೭ 


ಮುಳ್ಳುಬ್ರುಗ 


ದಿರ್ಪರೇ (ತಠ್ಮರಾ- ೨-೩9)- ಮಂಳುಮಂಜಕ ; ೨. (ಆಲಂ) ಅಡ್ಡಿ 
ಯುಂಟಾಗು ; ತಡೆಯಾಗು : ಕೇಳಿದೈಯೆಲೆ ಕಂದ ತನ್ನಯ ನಾಲಗೆಗೆ 
ಮುಳುಮುಲ್‌ದುದುತ್ತರಮನವುದೆನಗೆ (ತೂರರಾ- ೬-೪8-08). ಮುಳ್ಳು 
ಮುರಿ ; ೧. ನೀನು ಹೇಳಿದೆ, ಬಿಂದೂ ಮತ್ತೆ ಓಡಿಹೋಗಿದ್ದಾಳೆಂದು 

- ಕೇಳಿ ನನ್ನ ಎದೆಯೊಳಗೆ ಮಂಳ್ಳುಮಂರಿದಂತಾಯ್ತು (ಇಕ್ಕಳ: ೪9೨). 


ಮುಳ್ಳುಮುಜ್‌ : ೧. ಮೃದುಪಾದಂಗಳಲಿ ಮುಳ್ಳುಮುಲ್‌ಯಲೇ 
ನೆಂದ್‌ಯಳು (ಕರಂತ: ೩-೦)- 

[ಮುಳ್‌ ಇ. 1) 
ಮುಳ್ಳುಟ್ತುಗ್ಗ ಮುಳುಮುತ್ತ. :ಮುಳುಮುತ್ತುಗೆ. ಮುಳ್ಳುತ್ತ, 
ಮುಳ್ಳುತ್ತಕ.: ಮುಳ್ಮುತ್ತಗ,  ಮುಳ್ಳುತ್ತುಗ, ಮುಳ್ಳು 
ಮುತ್ತಗ, ಮುಳ್ಳುಮುತ್ತಲ, ಮುಳ್ಳುಮುತ್ತುಕ. ಮುಳ್ಳು 


ಮುತ್ತುಗ (ನಾ): ಮುಳ್ಳುಗಳಿರುವ ಪಲುಶವೃಕ್ಷ : ನಿನ್ನ ಮುಳಿಸಿನ 
ಬೆಂಕೆಯಿಂ ಪೊತ್ತಿ ಪೊಗೆರುರಿವ ಪಗೆವರ ಬೀಡಿನಂತೆ ಸುತ್ತಲುಂ ಪೂತ 
ಮುಳ್ಮುಟ್ಟುಗದ ಮರಂಗಳೊಳಂ . ಬಕಂಳೆಂಗಳೊಳಂ ಬಿನದಕ್ಕೆ. 
ಪಕ್ಕಾದ ಬನಮಂ ನೋಡಲ್ವೇಬ್ಟುದು (44೫: ೪). ಮುಳುಮುತ್ತ : 
“ಮುಳುಮುತ್ತಂ ಕಟು ತಿಕ್ತಮೆಂಬಿವು ಪಲಾಶಾಖ್ಯಂ” (೫೫ರ. ೦೪೮); 
ಮುಳುಮುತ್ತ ಹೂತಂದದಲಿ ಹುದುಗಿದ ನೆತ್ತರಿನ ನೆಣವಸೆಯಲೆಸೆದನು 
ರಣದೊಳಾ ಖಚರ (ಕನಾ: 0-೩6), / ಮುಳುಮುತ್ತುಗ ; ಬೆತ್ತ 
ಬೇವಗ್ಗಾರಣಿಲೆ ಮುಳುಮುತ್ತುಗದ ತರು ಕರ್ಣಿಕಾರದ ಮೊತ್ತವಿದೆ 
ನೋಡಬಲೆ (460. ೩-೨-೨೭). ಮುಳ್ಳುತ್ತ ; ಮುಳ್ಳುತ್ತವಂಕೋಲೆ 


ಕಾಲಕ್ಕಿಣಸಿಂಗಳಂ ` ಕೊಸಗು ಗೇರ್‌ ಕಕ್ಕೆ ಬಿದಿರ್ಕಮ್ಮರಂ (ಸೂಳ್ತಿತು- 
೩-೫4) ; ₹ರಿಕಕ್ಕೆ ` ಬಿಕ್ಕೆ ಮುಳ್ಮುತ್ತವಶೋಕೆ ಮಾವು... 
ಗುಗ್ಗುಳೆಂ ಮತ್ತಮನೇಳಿವೃಕ್ಷತತಿಯಿಂದೆಸೆದಿರ್ದುದು ತದ್ಮನುಂತರಂ 


(ತಳತಂ- ೭೦). ತ್ತಕ : ಬೆತ್ತ ಬಿದಿರು ಮುಳ್ಳುತ್ತಕ ಕಗ್ಗಲಿ. . . 
*ಕುತ್ತುಜುವೆಳೆಗಳಿಂದಿರದಾ ಕಾನನವಿತ್ತುದಗುರ್ವನು (ಳು0೫೩೦- ೨೩-೩೬): 
ಮುಳ್ಳುತ್ತಗ ; ತೆತ್ತಿಸಿದ ಕಣೆಗಳಿಂ ಮೈ! ಗಳ್ಳಿಮಿಗದೊಲಿರೆ ಸೆತ್ತರೊಅತೆ 
ಗಳಿಂದೆ ತನುಗಳುಟ್‌ ಪೂತ ಮುಸಾ fom ತ್ತು id ತಂದೆ 
'ಮಕ್ಕಳೆಚ್ಚಾಡಿದರ್‌ (ಕ ಬರಾ 
ತ್ತುಗ ಕೊಡಸಿಗೆ 'ಬನ್ನಿಗಳ್ಮೇಲ! 
ಇದಿರುಗಾಯದೆ ಪೂತ ಮುಳ್ಳು ತ್ತುಗದಂತೆ ಕದನದೆ ನಂಜೇಂದ್ರ ಮೆಣಕಿದ 
(66: ೦೬-4೦} ಮುಳ್ಳುಮುತ್ತಗ : “ಮುಳ್ಳುಮುತ್ತಗ -ರೋಹಿ, 
ರೋಹಿತಕ, ಪ್ಲೀಹಶತ್ರು, ದಾಡಿಮವುಷ್ಪಕ”  (೫3ಣ. $) ; “ಚಕ್ರ 
ಶಾಲ್ಮಲೀ - ಮುಳ್ಳುಮುತ್ತಗ” (150, ೫). ಮುಳ್ಳುಮುತ್ತಲ : 
ವಂಳ್ಳುಮುತ್ತಲ, ತಕ್ತರೋಹಿತಕ,, ರೋಹಿತಕ (ಕಶ: 6-00) ; 
ಮುಳ್ಳುಮುತ್ತಲ (ಪಾಂಗಾರಾ). ೬, ಇದರ ಮಿದುವಾದ ಕಟ್ಟಿಗೆಯಿಂದ 
ಪೆಟ್ಟಿಗೆ ಮುಂತಾದವುಗಳನ್ನು ಮಾಡುವರು (1ಠಾಗೆ. ೪೬). ಮುಳ್ಳು 
ಮುತ್ತುಕ : “ರೋಹೀ, ರೋಹಿತಕಃ, ಪ್ಲೀಹಶತ್ರುಃ- ದಾಡಿಮಪುಷ್ಪಕ।. 
ನಾಲ್ಕು ಮುಳ್ಳುಮುತ್ತುಕದ ಹೆಸರುಗಳು” (ಸಾಂತ. ೦೬); ಮ: 
ಮುತ್ತುಕ ಮತ್ತಿ ಹೊನ್ನೆ... ಬೆಟ್ಟದಾವರೆಗಳಿಂದಾ ವನಂ ಕಂಗೆಸೆದುದು 
(8೨೫: ೬-0: ಮುಳ್ಳುಮುತ್ತುಗ : ರೋಮಿ, ರೋಹಿತಕಃ, 
ಪ್ಲೀಹಶತ್ರುಃ ದಾಡಿಮಪುಪ್ಪಕಃ ಈ ೪ ರೋಪಿಣದ ಮರಂ, ಮುಳ್ಳು 
ಮುತ್ತುಗಮೆಂಬರು” (೫೫. ೦೬) ; ಮುಳ್ಳುಮುತ್ತುಗದ ಭಸ್ಮ. 
ನೆ ಭಸ್ಯ, ಈ ಎರಡನು ಪಾವಡೆಯಲ್ಲಿ ಪೊಟ್ಟಣವ ಕಟ್ಟಿ ಕಷಾಯವ 
ಕಾಸ ನ ೨ ರಕ್ತೆಗುಲ್ಮ ಹರ' (ಕೈರ್ಕಸಾ. 1, ೩೦) ನ ಅಲರ್ದುದಡವಿಯ 
ಮಂಳ್ಳುಮುತ್ತುಗಂ (ಕುಪಾಪಿ. ೮-೦೬): 
[ಪಂುಳ್‌ 3 ಮುಲುಗ, /ತೆಲಾ, ವ: 


ನಿಮೋದುಗ] 


ಮುಳ್ಕೊನೆ 


ಮುಳ್ಕೊನೆ, ಮುಳುಮೊನೆ. ಮುಳ್ಳುಮೊನೆ (ನಾ)- 
ಚೂಪಾದ ತುದಿ: ಮುಳ್ಳೊನೆಯಂತೆ ಕ್ರೂರನಾಗಿ . . , ತೇಬ' 
ಪಬುಗಮೊಳಗಾದೈ (6ರ್ಪಾತ್ಕ- ೨-003). ಮುಳುಮೊನೆ ; 
ಮೊನೆಗಳಲಿ ಗೀಜಳಿ ನೆತ್ತರಗಳೆದು ಹುಡಿಯಲಿ ಹೊರಳಿ ತಾ ಬ: 
ಧೃತರಾಷ್ಟ್ರಂಗೆ ಭೀಷ್ಮಗೆ ದೂಜುವನು ಭೀಮ (ಕನ್ಯಾಂ: ೬-೬)- 
ಮೊನೆ : ನೀನು ತೊನಸೆಯ ಕೊಲೆಯ ಮಾಡದೆ ಮುಳ್ಳುಮೊನೆಯಲ್ಲಿ 
(ರಕ: ೦೪-೦೬) ; ಮುತ್ತಿ ಮುಸುಕಿತ್ತು ಕಗ್ಗತ್ತಲೆ ಧರಿತ್ರಿಯಂ ಮುಳ್ಳು 
[೫೫೦ ಳೃ]ಮೊನೆ ಕೊಳ್ಳದಂತೆ (ಕೈಬಠಾ. ೨೬-೬) ; ಮುಳ್ಳುಮೊನೆ 
ಯಷ್ಟು ಆಸ್ಪದ ಕೊಡದವನ ತಳ್ಳಿಗೆ ಹೋಗಬೇಡ (me). 

[ಮುಳ 4 ಮೊನೆ] 

ಮುಳ್ಳಟ್ಟೆ (ನಾ). ಮುಳ್ಳುಗಳಿಂದ ತುಂಬಿರುವ ಹಾದಿ-ಮಾರ್ಗ : 
ಅಲ್ಲನ್ಲಿಗೆ ಮುಳ್ಳಟ್ಟೆಗಳಲ್ಲಲ್ಲಗೆ ಸುತ್ತಿ ದ. ೨ ಕಡಂದುಜು (ರರ್ವಾಮ್ಮ. 
a-ta). [ಮುಳ ಇ. ಬಟ್ಟಿ] 

ಮುಳ್ವತ್ತರಿಗೆ, ಮುಳ್ಳುಹತ್ತರಿಕೆ (ನಾ). ಒಂದು ಬಗೆಯ ಸಸ್ಮ: 
ಸೊರೆ ದಾಸಣನುಂ ಮುಳ್ವೆತ್ತರ(ಣ- ರ]ಗೆಯೆನಿಪ್ಪಿವಜ ಬೇರ್ಗ 
ಳೊ ಮೆಚ್ಚೆದುದು ಕೊರಲೊಳ್‌ ಕಟ್ಟುಗೆ ಬರ್ಕುಂ ನಿರುಪದ್ರವದಿಂದ 
ಮೆಯ್ತೆ ಶಿಶುವಿನ ಪಲ್ಕಳ್‌ (ಕೋಶ: ೪-06೫). ಮುಳ್ಳುಹತ್ತರಿಕೆ : 
ಪಾಲ್ಗುಂಬಳದ ಬೇರ್‌, ದಾಸವಣದ ಬೇರ್‌, ಪನುಳ್ಳುಹತ್ತರಿಕೆಯ ಬೇರ್‌, 
ಇವಅಕೊಳಗೆ ದೊರಕಿದುದೊಂದಜ ಬೇರಂ ಕೊಂಡುಬಂದು ಶಿಶುವಿನ ಕೊರ್ನ 
ಲೊಳ್‌ ಕಟ್ಟಲ್‌ ಉಪದ್ರವವಿಲ್ಲದೆ ಪಲ್ಫಳ್‌ ಬ: (ರೋಕೋಶ. ೯-೦೮೩ 
ಬೀಕು). [ಮುಳ್‌ -|- ಆಹತ್ತರಿಕೆ) 

ಮುಳ್ವಸೆ, ಮುಳುವಸೆ (ನಾ). ೧. ಮುಳ್ಳಿನ ಹಾಸುಗೆ : ನುಡಿಗಟ್ಟು 
ಗಳು. . . ಸುಡಿವುರುಳಾ. ಮುುಳ್ವಸೆ: ಬಗೆಗುದುರೆ (ಉ೮ೂರ. ೨ ಮುನ್ನುಡಿ). 
ಮುಳುವಸೆ; ೨. ಚುಚ್ಚುವ ಹಾಸುಗೆ ; ಒರಟು ಹಾಸುಗೆ : 
ಅರಸನು , , , ಮೊಳೆಗಲ್ಲ ಮುಳುವಸೆಯ ಮೇಲೆ ಹಸಿದಳವಳದು ಹೊದೆ 
ಯಲಿಲ್ಲದೆ ಹೊಯ್ದ ಮವನ. ಇತಿದನನೇವಣ್ಣಿಸುವೆನು (3೫. ೪9). 

[ಮುಳ ಪಸೆ] 

ಮುಳ್ಳಾಗಿಲ್‌ (ನಾ). ಮುಳ್ಳಿನಂತೆ ಚೂಪಾಗಿರುವ ಮೊಳೆಗಳುಳ್ಳ 

ಬಾಗಿಲು ; ಕಂಟಕದ್ವಾರ : ಎಸೆಟ್ಟೈಳಿ. . .ಮುಳ್ವಾಗಲ್‌ (ಕಣ್ಗಳು. ೩೨ 


ಪ್ರಯೋ)..." ನುಸುಳ್ವಾಗಿಲ್‌ ` ಪರಾ: [ಮುಳ 4 ಬಾಗಿಲ್‌] 
ಮುಳ್ಳಿರಸು (ಕ್ರಿ). ಮುಳ್ಳುಗಳಿಂದ ತುಂಬಿರು,--ಕೂಡಿರು ; ಕಾಲೆ 


ಯೆಂದು ಮುಳ್ವಿರಸಿದ (ಕಮರ: ನ. 4೩ ವೃತ್ತಿ). 
[ಳ್‌ 4ಬಿ 


'ಯುಸು)] 
ಮುಳ್ವಿಳೆ (ನಾ)- ಮೆಳ್ಳಿ ನ ಪೊದೆ,--ಹೊದರು : ಇಳೆಯಾಣ್ಯ ನಾಜ್ಞಿ 
ಯಿಂದನುಚರರು ತಂದು ಮುಳ್ವೆಳೆಯಲ್ಲಿ ತೊಟ್ಟಿ 
೬-೪-3೨): [ಮುಳ 4 
ಮುಳ್ಲೀರೆ (ನಾ). (?) : ಬೆಳ್ಚರಿ, ಬೆಳ್ಳೆರಿ; 
(ಕಣ್ಮಾನು- ೯೩ ಪ್ರಯೋ) - [?] 
ಮುಳ್ಳೆಣಂಗು (ನಾ)- (2): ಕಣ್ಣೋಲಂ, ಮುಳ್ಳೆಆಂಗು [CE 


(ಬೆರೆ 


ಸಿಕ್ಕಿ ಬರಲು (ಬೀಕ್ಕಥು- 


ಶ್ರಯೋ)- [2] 
ಮುಳ್ನಿಆ (ನಾ). (2): ಮಂಲ್ವಿಆ ಜೌ (ಕಶ್ಯಾಶು- ೯೩ ಪ್ರಯೋ). 
(?] 
ಮುಳ್ಳಂಕೋಲೆ, ಮುಳ್ಳುಅಂಕೋಲೆ (ನಾ)- ಒಂದು ಬಗೆಯ ಮುಳ್ಳಿನ 


ಗಿಡ : ಅವರು ತಮ್ಮ ಕಾಂಪೌಂಡಿನ ಸುತ್ತಲೂ ಮುಳ್ಳಂಕೋಲೆಯನ್ನು 
ಬೆಳಸಿದ್ದಾರೆ (ಕಂ). ಮುಳ್ಳುಅಂಕೋಲೆ 2 ನೀರುಪ್ಪಿಗಿಡ ಮುಳ್ಳು 
ಅಂಕೋಲೆ: ಗೋರಿವಿಡಿ. ಕೊಳವಳಿಕೆ (ಮೃತ೧. ೦೦-೦೩೭). 


10 


40 


48 


ಮುಳ್ಳುಅಬ್ಬೆ ತೆ 


[ಮುಳ್ಳು (ಎಮುಳ್‌) 4 ಅಂಕ್ಯೊಲೈ/ತುಳು. ಮುಳ್ಳಂಕಲೆ, 
ಸಂಕೋಲೆ] 


ಆತನ ಆಯುಧಗಳ ಗಣನೆ ಎಪ್ಟೆಂತೆಂದಡೆ 
ವಿರದೇಳ್ನೂಲು ಒಂಬತ್ತುಸಾವಿರ ಮಿಟ್ಟಿಯಂಬುಗಳು 
ವಿರ (ಕೈರತೂ., 1, ೮೫)- 
[ದು ನೃ (ಮುಳಿ) 4 ಅ. 

ಮುಳ್ಳಕೀರೆ « ಮುಳ್ಳುಕೀರೆ ' ನೋ. 
ಮುಳ್ಳಭಟ್ಟಾರಕ (ನಂ) ಒಬ್ಬಾತನ ಹೆಸರು ; 


ಳ್ಳ 2. ಭಟ್ಟಾರಕ] 

ಮುಳ್ಳೆಮುಂಜ (ನಂ). ಒಂದು ಬಗೆಯ ಹುಲ್ಲು: *ಅಧೋದುಖಿ_ 
ಎತ್ತುನಾಲಗೆ- ಮಂಳ್ಳಮುಂಜ” (೬46. ೩)- [ಮುಳ 4 ಮುಂಜ್ಯ) 

ಮುಳ್ಳಹೊಂಗೆ ` ಮುಳ್ಳುವೊಂಗೆ ` ನೋ. 

ಮುಳ್ಳಾವಿಗೆ (ನಾ). ಶಿವನ ಹಾಗೂ ವಿಷ್ಣುವಿನ ಭಕ್ತರು ಹರಕೆಗಾಗಿ 
ತೊಡುವ. ಕಬ್ಬಿಣದ ಚೂಪಾದ ಮೊಳೆಗಳನ್ನು ಒಳಭಾಗದಲ್ಲಿ 
ಮೆಟ್ಟಿರುವ ಮರದ ಹುವುಗೆ : ಕಾಲು ಮುಂಳ/ವಿಗೆ ಕ್ಷ ಕೈಯ ಡಮರಿಯ್ಯ 
ನುಡಿಸಿ ಉರಿಗಣ್ಣ ತಿಶ್ರೆ.ವೂತ ಕಂಡರಂಜಿಕಿ ಬರುವ ರುದ್ರ ಬಂದಿದ್ದನ 
ಸಪನದಲಿ (ಲೋಕಗೀ- ೦೪೩). [ಮುಳ್ಳು( ಇಮುಳ್‌) ಹಾವಿಗೆ ಇಪಾವುಗೆ)) 

ಮುಳ್ಳಿ ? (ನಾ). ನೀರಿನ ಪಾತ್ರೆ (?) : ಸ್ವರದ ಮುಳ್ಳಿಯ ಕೊಂಡು 
ತಟಾಕಕ್ಕೆ ಹೋಗಿ ಹಿರಿಯರು. ಬ್ಯೊನವ ಮಾಡುತ್ತಿಪ್ಪರು (ಕವಗೋ. 
೨೬-೬೪). [?1 

ಮುಳ್ಳಿಕಾದಂಟು 'ಮುಳ್ಳುಕಾದಂಟು' ನೋ. 

ಮುಳ್ಳಿಚುಳ್ಳಿ (ನಾ). ಒಂದು ಬಗೆಯ ಸಸ್ಯ: ಹೊಳೆಚುಳ್ಳಿ. ಮುಳ್ಳಿ 
ಚುಳ್ಳಿ: ಹರಿಕುಶ್ತ ತುಡೆಯಳ್ಳಿ (ರೈ 80. ೨-೨9). [ಮುಳ್ಳ್ಯಿ 4 ಚುಳ್ಳಿ] 

ಮುಳ್ಳಿಡಿ (ಕ್ರಿ): ಮುಳ್ಳುಗಳಿಂದ ತುಂಬಿರು ;.ಕಂಟಕಮಯವಾಗಿರು : 
ನೀನೆಂದುದಂ ವನಾಡೆನೆಂದಾ ಚಂಡಿ ಚಂದಿಪೋರೆ ಮುಳ್ಳಿಡಿದ ಮರನೇಆ 
ದಂತುದುದು (ಕಣಣ: ೦೦-೨೪). [ಮುಳ್ಳು (ಎಮುಳ್‌)) + ಇಡ] 

ಮುಳ್ಳಿಡು (ಕ್ರಿ). ಮೈಯ ಕೂದಲು ನೆಟ್ಟಿಗಾಗು ; ರೋಮಾಂಚನ 
ಗೊಳ್ಳು ; ಅವನ ನ್ಟ (ಮಂದು: 4. ೩-೦) ; 
ಮೈಯು ಮುಳ್ಳಿಇಬಹುದು ಆದರು ಮನದೊಳಗೆ ಇದೆ. ಧೈರ್ಯವು 
(ಅರಳು. ೩೯.೦೩). [ಮುಳ್ಳು (ಇಮುಳ್‌) .. ಇಡು] 

ಮುಳ್ಳಿಬಳ್ಳಿ (ನಾ). ಒಂದು ಬಗೆಯ ಸಸ್ಯ: 

[ಮುಳ್ಳ 4 ಬಳ್ಳಿ) 
ಮುಲ್ಳಿಜಿ: (ಕ್ರಿ). ೧. ಮುಳ್ಳು ಚುಚ್ಚು, ನಾಟು; ಮುಳ್ಳಿಅಂ 


ಮೆಯ್‌ ವ. 


(ನೈ: 1೬-೯00). 


ಯಲಿನಿತಾದಡಂ ತೆಜಹಿಲ್ಲದೇ ಸಂಕೀರ್ಣ ಪದದಿಂದೆಲ್ಲೆಡೆಯೊಳುಂ 
ತಾನೆಯಾಗಿದ್ದಹನಲಾ ವಿಶ್ವವಲ್ಲಛಂ (ಂಸಫ್ಳ. ೩೦-೩೪). ೨. ಮುಳ್ಳಿ 


ನಿಂದ ಚುಚ್ಚಿ ರಂಧ್ರಮಾಡು, ಕೊರೆ : ಹೋಳಾಗಿ ಬಾಳೆಯ-ಕಾಯ 


ಸಂಬಳಿಸಿ. . . ಮುಳ್ಳಿಅೌದು ಸಂಭಾರಮಂ ತುಂಬಿ (ಸೂಶಶಾ, ೪-೬3). 
[ಮುರ ತಂಡ] 
ಮುಳ್ಳು "ಮುಳ್‌' ನೋ. 
ಮುಳ್ಳುಅಂಕೋಲೆ "ಮುಳ್ಳಂಕೋಲೆ ` ನೋ. 


ಮುಳ್ಳುಅಬ್ಬೆ (ನಾ)- ಒಂದು ಬಗೆಯ ಸಸ್ಯ £ “ಕರೀರಃ, ಕ್ರಕರಃ, 
ಗ್ರಂಥಿಲಃ--೩ ಮುಳ್ಳುಅಬ್ಬೆಯ ಹೆಸರು” (ಸಿದ್ಕಾಂತಿ, ೦೩೦). 


[ಮುಳ್ಳು (ಎಮುಳ್‌) 4. ಅಬ್ಬ) 


ಮುಳ್ಳುಂಗೊಳ್ಳಿ 


ಮುಳ್ಳುಂಗೊಳ್ಳೆ. (ನಾ). ಮುಳ್ಳುಗಳುಳ್ಳ ಕುಣಿಕೆ ; ಇಂತು ಬಂದು 
ಬಂದಿವಿಡಿದುಂ : ನೇಣಿಂ ಬಿಗಿದುಂ ಮುಳ್ಳುಂಗೊಳ್ಳೆಯಿನೀಟ್ಟುಮಣೆದು 
ಮಾರ್ದುಂ ಸಾರ್ದುಮೆಟ ಬಯ್ವಾಗಳ* (ಈಾನತಿಕ್ಕ- ೩೪-೨೪). 
[ ಮುಳ್ಳು (ಇಮುಳ್‌) 4. ಕೊಳ್ಳೆ (-ಆಕೊಲಿಕೆ) ] 
'ಮುಳ್ಳುಕಂಟಿ (ನಾ). ಮುಳ್ಳುಗಳಿರುವ ಪೊದೆ. -ಹೊದರು : 
ಇವುಗಳಲ್ಲಿ ಕವಳಿ. ಪರಗಿ, ಜಾಲಿ ಮುಂತಾದ ಮುಳ್ಳುಕಂಟಿಗಳು 
ಬೆಳೆಯುತ್ತವೆ (ಕಶಕ. ೭-೦೩)- [ಮುಳ್ಳು (ಇಮುಳ್‌) 4 ಕಂಟಿ] 
ಮುಳ್ಳುಕಾದಂಟು, ಮುಳಿ ಗ್ಗಿಕಾದಂಟು (ನಾ)- ಒಂದು ಬಗೆಯ 
ಸಸ್ಯ : **ಮುಳ್ಳುಕಾದಂಟು, ತಾರಿಕೆ” (ಃಸ್ಮಂ: 6೬): ಮುಳ್ಳಿ 
ಕಾದಂಟು : ಮುಳ್ಳಿಕಾದಂಟು, ತಾರಿಕೆ (ಮಕ. 8೨-೦೦೩೬)- [?) 
ಮುಳ್ಳುಕಾರೆ (ನಾ). ಮುಳ್ಳುಗಳುಳ್ಳ ಒಂದು ಬಗೆಹು ಕಾರೆಗಿಡ : 
ಮುಳ್ಳುಕಾರೆ (ಕಾಟೆಗೊತ್ತಿ) ಸಾಧಾರಣವಾದ ಸಣ್ಣಗಿಡ - - - ಕಾಯಿಗಳಿಂದ 
ಚರ್ಮಕ್ಕೆ ಕರೆಬಣ್ಣ ಕೊಡುವರು (ಕಣಗೆ. 9. )- 
[ಮುಳ್ಳು (ಮುಳ) | ಕಾರೈ.- / ತಮಿ. ಮುಳ್ಳುಕ್ಕಾರೈ] 
'ಮುಳ್ಳುಕೀರೆ, ಮುಳ್ಳ ಕೀರೆ (ನಾ). ಮುಳ್ಳುಗಳಿರುವ ಒಂದು ಬಗೆಯ 
ಕೀರೆಸೊಪ್ಪು : “ಮುಳ್ಳುಕೀರೆಸೊಪ್ಪು, ಮುಳ್ಳುಹರಿವೆಸೊಪ್ಪು. . . 
ಮುಳ್ಳುಗೊಡಕೊಚ್ಚೊ”(14್ಮಂ. 00): ಮುಳ್ಳ ಕೀರೆ ; ಮುಳ್ಳಕೀರೆಸೊಪ್ಪು. 
ನಳ್ಳುಹರಿವೇಸೊಪ್ಪು (ನ್ಕಿ3ಿಗಿ. ೬-೪೩). 
[ಮು 4 ಕೇರೆ. / ತಮಿ. 
ಮುಳ್ಳುಕ್ಕೀರೈ) 
ಮುಳ್ಳುಕುರ (ನಾ). ಕುದುರೆಯನ್ನು ಹತೋಟಿಯಲ್ಲಿಡಲು ಬಳಸುವ. 
ಮುಳ್ಳುಗಳಿರುವ ಒಂದು ಬಗೆಯ ಸಾಧನ : . ಕುದುರೆಗಳಿಗೆ ಜೀನು 
ಹಾಕುವುದಿಲ್ಲ. ಕಡಿವಾಣಕ್ಕೆ ಲು. ಹದಮಾಡಿದ ಎತ್ತಿನ ಚರ್ಮದ 
ಮುಳ್ಳುಕುರ ಹಾಕುತ್ತಾರೆ. ಇದರ ಒಳಭಾಗದಲ್ಲಿ ಕಬ್ಬಿಣದ ಆಥವಾ 
ಹಿತ್ತಾಳೆಯ ಮುಳ್ಳುಗಳಿರುತ್ತವೆ. , . ಇದಕ್ಕೆ ಲಗಾಮನ್ನು ತಗುಲಿಸಿರು 
ತ್ತಾರೆ. ಸವಾರನಃ ಲಗಾಮನ್ನು ಹಿಡಿದು ಎಳೆದಾಗ ಕವಲುಗೋಲು 
ಕುದುರೆಯನ್ನು ಹತೋಟಿಗೆ ತರುತ್ತದೆ (ಶ್ರಣಣ 1» ೪0 900): 
[ಮುಳ್ಳು (ಇಮುಳ್‌) + ಕುರ] 
ಮುಳ್ಳುಕೂಗರಿ ` ಮುಳುಕೂಗರಿ ' ನೋ. 
ಮುಳ್ಳುಕೊಗ್ಗಿ ' ಮುಳುಗೊಗ್ಗಿ ` ನೋ. 
ಮುಳ್ಳುಕೊಗ್ಗೆ  " ಮುಳುಗೊಗ್ಗಿ ` ನೋ. 
ಮುಳ್ಳುಕೊಳಿಂಜಿ (ನಾ). ಮುಳ್ಳುಗಳಿರುವ ಒಂದು ಬಗೆಯ ಸಸ್ಯ: 
(ಕ್ಕೊ: ೬೪-೦೫೦೮). [ಮುಳ್ಳು (ಎಮುಳ್‌) 4 ಕೊಳಿಂಜ] 
ಮುಳ್ಳುಕೋಲು "ಮುಳುಗೋಲು' ನೋ. 
ಮುಳ್ಳುಗಳ್ಳಿ " ಮುಳುಗಳ್ಳಿ ' ನೋ: 
ನಳ್ಳುಗಿಡ ' ಮುಳ್ಳಿಡು ` ನೋ. 
ಮುಳ್ಳುಗುಖುಚೆ (ನಾ): ಮುಳ್ಳಿನ ಪೊದರು.-ಮೆಳೆ: ಬಿದಿರ್ವಿಂಡಲ: 
ಮುಳ್ಳುಗುಲುಚಿ ಬಲೈಳೆ . . . ಕಣೆಗಾಡಾ ಹಳುವಿನೊಳೊದವಿಹುದೆಲ್ಲಿ 
ನೋಡಿದರು (ಶ್ರೀಶಾಲ. ೭-೦೩). 
[ಮುಳ್ಳು (ಮುಳ) 4 ಕುಜುಚ್ಛ (ಆಕುರುಚು) ] 
ಮುಳ್ಳುಗೆಣಸು (ನಾ). ಒಂದು ಬಗೆಯ ಗೆಣಸು : (ಮ್ಮ: ೩೦-೩೪೦). / 
[ಮುಳ್ಳು (ಇಮುಳ್‌) 4 ಗೆಣಸು (ಆಗೆಲಸು) ] | 
ಮುಳ್ಳುಗೆಅ (ನಾ). ಒಂದು ಸ್ಥಳದ ಹೆಸರು; p ಈಗಿನ ಶಿವಮೊಗ್ಗ | 
ಜಿಲ್ಲೆಯ ಹೊಳೆಹೊನ್ನೂರುಹೋಬಳಿಯಲ್ಲಿರುವ ಒಂದು ಹಳ್ಳಿ : 
ಬೂತಯ್ಯನ ಮಾದೆಯ್ಯ ಸಿಂಗೆಯರ ಮಾದಯ್ಯ ಗಾವುಣ್ಣಗೆಯ್ಕೆ 
ಮಣ್ಮಲೆಸಾಯಿರನಾಡ ತುಜುಗೊಳಲ” ತೆರಳು ಸತ್ತಂ ಮುಳ್ಳುಗೆಆ 


ಇ (ಆಮುಳ) ಮುಳ್ಳಜ್ಯಾರೈ. 


೭೩೦೯ 


19 


46 


ಮುಳ್ಳುಜವೆ 
xxx (ಮೈಕರಿ ೦೯೩೩, a; 939). 
[ಮುಳ್ಳು (ಮುಳ) . ಕೆಲ] 
ಮುಳ್ಳುಗೊಂಚೆ (ನಾ). ಮುಳ್ಳನ್ನು ಒಟ್ಟಾಗಿ ಕಟ್ಟೆ ಮಾಡಿದ 
ಗೊಂಚಲು... ಗುಚ್ಛ : ಎಂಟನೆಯ ವಸು ಕಾಮಧೇನುವ ಮುಳ್ಳು 
ಗೊಂಚೆಯಿಂ ಪೊಡೆದಾತನು ಪೊಡಿಓಯಲಿ ಬಹುಕಾಲವಿರಲಿ ಅವಸಾನದೊಳ್‌ 
ಬಿಡದೆ ಸರಳಿನ ಮಂಚದಲಿ ಮರಣಿಸಲಿ (ತುರಂಗ. ೪೨೨. 
[ಮುಳ್ಳು (ಮುಳ) _. ಗೊಂಚೆ (ಇಗೊಂಚಿ) ] 
ಮುಳ್ಳುಗೊಗ್ಗಿ ` ಮುಳುಗೊಗ್ಗಿ ' ನೋ- 
ಮುಳ್ಳುಗೊರಟಿ * ಮುಳ್ಳುಗೋರಂಟೆ ' ನೋ. 
ಮುಳ್ಳುಗೊರಟೆ * ಮುಳ್ಳುಗೋರಂಟೆ ' ನೋ. 


ಮುಳ್ಳುಗೋರಂಟ ` ಮುಳ್ನುಗೋರಂಟೆ' ನೋ: 

ಮುಳ್ಳುಗೋರಂಟಿ ` ಮುಳ್ಳುಗೋರಂಟೆ' ನೋ: 

ಮುಳ್ಳುಗೋರಂಟೆ, ಮುಳ್ಳುಗೊರಟಿ, ಮುಳ್ಳುಗೊರಟೆ, ಮುಳ್ಳು 
ಗೋರಂಟ, ಮುಳ್ಳುಗೋರಂಟಿ. ವ: ಳ್ಳುಗೋರಟಿ (ನಾ): 
೧. ಮುಳ್ಳುಗಳುಳ್ಳ ಹಳದಿಸ್ಪಟಿಕದ ಗಿಡ ಮತ್ತು ಅದರ ಹೂವು: 


*ಕ್ಷುರಂಟಕ, ಸಹಚರಿ, ಪೀತರಿಖುಂಟಿ -- ಕೆಂಪನ ಮುಳ್ಳುಗೋರಂಟೆ 
(ಕುರವಕ) ; ಆರಿಸಿನಬಣ್ಣದ ಮುಳ್ಳುಗೋರಂಟೆ'' (ಫಾರರಾ- ೪); 
*ಕುರಂಟಿಕ ವಃ ರಂಟೆ, ಮುಳೆಜುಲಿ” (ಸ್ಮತಿ 0೪). 
ಮುಳ್ಳುಗೊರಟಿ : ೨. ಗೆಯ ಔಷಧೀಸಸ್ಯ : ಅಮೃತಬಳ್ಳಿ, 
ಕೊಡಸಿಗೆ . . - ಸಹ: ಸಬ್ಬಸಿಗೆ, ಕಳ್ಳನ ಗಿಡ 
ಇದನ್ನು ಹಸಿಯದಿರುವಾಗಲ್ಲೇ ಉಪಯೋಗಿಸಬೇಕು. (ನ್ಮ xii 
ಪ್ರಸ್ತಾನನಿ). ಮುಳ್ಳುಗೊರಟೆ ೩. ಹೊ ನೆಲಗುಳ್ಳೆದ ಬೇರು... 
ಮುಳ್ಳುಗೊರಟೆ, ಶುಂಠಿ ಇವುಗಳನ್ನು ಸಮನಾಗಿ ಕಷಾಯವಿಟ್ಟು 

ಕುಡಿಯೆ ಶ್ಲೇಷ್ಮಜ್ವರ ಗುಣವಾಗುವುದು (ಸಳನ್ನಿ. 66), 


ಮುಳ್ಳುಗೋರಂಟ ; ೧. " ಕುರುವಕ್ಕ, ಅರುಣೇತಸ್ಮಿನ್‌ - ಕೆಂಪು 
ಹುವ್ವಳ್ಳ ಮುಳ್ಳುಗೋರಂಟದ ಹೆಸರುಗಳು " (ಸಕ್ಕಾಂತಿ. 0). 
ಮುಳ್ಳುಗೋರಂಟಿ 2 ೧. "ಸೈರೇಯಕಃ, ರಿಭಂಟೀ - ಈ ೨ 
ಮುಳ್ಳುಗೋರಂಟಿ ” (ಇತರ. 006), ವಿ. ನೆಲಗುಳ್ಳೆದ ಬೇರು . , . 
ಮುಳ್ಳುಗೋರಂಟಿ ಬೇ! 2ಂಥಿ ಸಹ ಕಷಾಯ ಕಾಯಿಸಿ ಸೇವಿಸಲು 
ಶ್ಲೇಷ್ಮಜ್ವರವು ನಾಶವಾಗುವುದು (ಇನಿ 60): ಮುಳ್ಳುಗೋರಟೆ ; 
0. ಮುಳ್ಳುಗೋರಟೆಗಿಡದ ಹೂವು ಅರಳಿದ್ದುವು (60). 


[ ಮುಳ್ಳು (< ವದಳ್‌) 4+ ಗೋರಂಟಿ. | ತೆಲು, ಮುಲು 
ಗೋರೆಂಟ ] 


ಕೈಹಿಡಿದ. 
ಹಲ್ಲುಗಳುಳ್ಗೆ ಬಗೆಯೆ ಮೇಜಿನ ಊಟ ಮಾಡು 
ವಾಗ ಅಥವಾ ಅಡಿಗೆ ಮಾಡುವುಗ ಉಪಯೋಗಿಸುವ) ಮುಳ್ಳುಚಮಚ 
ಮುಳ್ಕುಚಮಚೆ ; ಯಾರು . . . ಫಯಜೂಖಾನ 
ನು ಮಾಡಿದ ಪಾಕವನ್ನು, ಹಿಡಿದು, ಸೇವಿಸುವು 
ಕಲಿತಿರುಪರೊ ಅವರು ಈ ಪೀಡೆಯಿಂದ ಮುಕ್ತರಾಗಿರುವರು 


ಒಂದು 


dnd 
ಮುಳ್ಳುಜೆಮ 


(ಕಮಕ- 06)- [ಮುಳ್ಳು ( ಇ ಮುಳ) 4 ಚಮಚ] 
ಮುಳ್ಳುಚಮಚೆ "ಮುಳ್ಳುಚಮಚ' ನೋ. 


ಮುಳ್ಳುಜವೆ (ನಾ). ಒಂದು ಬಗೆಯ ಯವಧಾನ್ಮ : ಮುಳ್ಳುಜವೆಯು 


ತ್ವಕ್‌ರೋಗಗಳನ್ನು ಕಳೆಯುವುದು (ಕಷ್ಣಾಗ. ೧೦೪ ಕರ; 


ಮುಳ್ಳುಜೀನಂಗಿ 


ತಂಪು ಇರುವುದರಿಂದ . . . ಅವರಿಯಾದರೂ 
ೊ ಬಿತ್ತಿದರೆಯು ಬರುತ್ತದೆ. ಟ್ರ ೩೬) 
[ ಮುಳ್ಳು ( ಆ ಮುಳ್‌) 4 ಜಮ್ಮೆ ] 


ಮುಳ್ಳುಜೀನಂಗಿ (ನಾ). ಮುಳ್ಳುಗಳಿಂದ ಕೂಡಿದ ಒಂದು ಬಗೆಯ 
“ ಪರಂಗಿಜಾಲಿಗಿಡ, 
[ ಮುಳ್ಳು (ಎ ಮುಂ ತ್ತ ಜೀನಂಗಿ 1 
ುಳ್ಳುತಂತಿ (ನಾ). ಮುಳ್ಳಿನಂತೆ ಚೂಪುತುದಿಗಳಿಂದ ಕೂಡಿದ 
ಲೋಹದ ಎಳೆ ; ಬಿಟ್ಟಿರೋ ಕಾಡಲ್ಲಿ ಕಣ್ಣುಕಟ್ಟಿ ಸುತ್ತಲೂ ಬಿಗಿದಟ್ಟು 
ಮುಳ್ಳು ತಂತಿ (ನನರ. ೭೭)... [ಮು ುಳ್ಳು (ನೀ ಮಳ್‌) 4+ ತಂತಿ] 
ಮುಳ್ಳು: ತಾರೆ (ನಾ). ಮುಳ್ಳುಗಳಿಂದ 'ಕೊಡಿದ ಒಡು ಬಗೆಯ 
ತಾರೆಯ ಗಿಡ : ಕುಡವಲ್ಲಿ, ಹುತ್ತ. ರಿಮುಳ್ಳು, : ಮುಳ್ಳುತಾರೆ, ಗಜಬೀರ 
(ಮೈಕಿಗಿ. ೩೭-೬೩೪). (ಮುಳ. ತಾರೈ (ತಾಜ್‌) - 
ಮುಳ್ಳು ನಿವಂದಿಗೆ (ಸಾ ಒ€ದು ಬಗೆಯ ಔಷಧೀಸಸ್ಯ : ಬೇಲದ 
ಬೀದ ೬. * « ಮುಳ್ಳುನಿವಂದಿಗೆಸೊಪ್ಪು ಇವು. ಸಹ ಕೊಂಡು ರಸವ 
ಹಿಂಡಿಕೊಂಡು ಈ ರಸದಲ್ಲಿ ಏಳುದಿನ ತೆಗೆದುಕೊಳೆ. ಪಥ್ಯದೊಳಿರೆ ಸಕಲ 
ಮೇಹ ಗುಣ (0ನ್ಗಿವ- 00)- [ಮುಳ್ಳು ( -- ಮುಳ) + ನಿವಂದಿಗೈ] 
ಮುಳ್ಳುನೆಗ್ಗಿಲು (ನನ). ಮುಳ್ಳುಗಳುಳ್ಳ 
ಗಡೆ: ಬಳ್ಳಿದುಜುಚೆ 
ಬೆಳೆದುಗ ದಾರಿ ಬಿಡದೆ ಜಾಜುಗಲ್ಲ ಮಜಸಿಕೊಂದಿಹುವು (ಕುತರಿ- ೦೮-೪). 
[ಮುಳು (೬ ಮಳ್‌) * ನೆಗ್ಗಿಲು (ಇ ನೆರ್ಗಿಲ್‌) ] 
ಮುಳ್ಳುನೆಲ್ಲಿ (ನಾ). ಒಂದು ಬಗೆಯ ಮುಳ್ಳಿನ ನ ಗಿಡ; 7 ಕಕ್ಕುಚಂಡೆಲೆ. 
ಮಣಿಕಣ್ಣು, ” ತಸ್ಮತಿ, ೦೦3). 
[ಮುಳ್ಳು (ಎ ಮುಳಿ) ನೆಲ್ಲಿ] 
ಮುಳ್ಳು ಪಾರಿವಾಳೆ. ಮುಳ್ಳುಹಾಲಿವಾಣ (ನಾ). 
ಮೂಲನಸಾವ ಮರ: "ತನತನ್ಮಾ ಮಳ್ಳು ಪಾರಿವಾಳ 


(ಅಕಿ 


ಮುಳ್ಳುನೆ 
Ky 


ನ್ಮ ( ಇಮುಳ್‌) | ಬದನೆ] 
) ಒಂದು ಬಗೆಯ ವ. 

ಸ್ವನ್ನೆಕಾಯಿ (ಕೃತಿ We 
[ ಮುಳ್ಳು ( ಆ ವಖಳ್‌ ) 4 ಬೆಟ್ಟ 


ಮುಳ್ಳು 


4 ಮಾವು] 


ಮುಳ್ನುಬೇಲಿ ' 
ಮುಳ್ಳುಮದರಂಗಿ ( : ಮುಕ್ಕು 
ಗೋರಂಟಿಗಿಡ ; ಗೋರಂಟಿ, ಮುಳ್ಳುಮದರಂಗಿ 


(ನಗಿ: ೦0-೦೯). [ 
ಮುಳ್ಳುಮರ "ಮುಳ್ಮರ' 
ಮುಳ್ಳು ಮುಖ (ನಾಂ ೧. (ಸಿಡುಬು ಮುಂತಾದುವು ಎದ್ದು ಬ) ಗುಳ್ಳೆ. 

ಕಲೆಗೇಂದ ಕೂಡಿ ಒರಟಾದ 

ಮುಖ: ಅವನದು ಸಿಹೆಂಬ (ಟೂ). ಶಿ. ಏರುತಗ್ಗಾದ 

ಮೇಲ್ಮೈ : ಒರಟಾದ ಹೊರಮೈ : ಆ ಉಲ್ಕಗಳು ಕ್ರಮೇಣ ಬಟ್ಟು 

ಗೂಡಿ ರಿದ ಚಂದ್ರನಂಯಿತೆಂತಲೂ ಒಳಗೆ ಸೇರಿದ ಉಲ್ಕಗಳಿಂದ 
ನಿಳ್ಳುಮುಖಕ್ಕೆ ಕಾರಣವೆಂತಲೂ , 

ಹೇಳುವರು (cise 3೦0). [ ಮುಳ್ಳು ( ಎ ಮಳ್‌) 4 ಮುಖ]| 4 
ಮುಳ್ಳುಮುತ್ತಗ ` ಮುಳ್ಮುಬ್ತುಗ ನೋ. 


(ಎ ಮುಳಿ) ೬ ಮದರಂಗಿ ] 


ದಿ.೧೧ 


ಮುಳ್ಳುಹಣ್ಣು 


ಇ 

ಮುಳ್ಳುಮುತ್ತಲ * ಮುಳ್ಳುಟ್ಟುಗ” ನೋ. 

ಮುಳ್ಳುಮುತ್ತುಕ " ಮುಳ್ಳುಟ್ಟುಗ' ನೋ, 

ಮುಳ್ಳುಮುತ್ತುಗ *ಮುಳ್ಮುಟ್ರುಗ' ನೋ. 

ಮುಳ್ಳುಮುರಿ ` ಮುಳ್ಮುಲೌ` ನೋ, 

ಮುಳ್ಳುಮುಲಾ *`ಮುಳ್ಳುಜೌ` ನೋ. 
ಮುಳ್ಳುಮೊನೆ "ವಬಳ್ಮೊನೆ ` ನೋ. 

ಮುಳ್ಳುಯಲಗ (ನಾ). ಮುಳ್ಳುಗಳಿಂದ ಕೂಡಿದ ಎಲಿಗಳುಳ್ಳ ಒಂದು 
ಬಗೆಯ ಸ ಸಸ್ಯ ; ಮುಳ್ಳುಯಲಗದ ಹೂವಿನಂತೆ ಹೆಮ್ಮ ರದ ಮೊವಿನಂತೆ 
ಕಾದ ಕಬ್ಬಿಣದಂತೆಯೂ ಇರುವ ಈ ಆರು ಬಗೆಯ ಹೊಳಪುವುಳ್ಳ ರತ್ನವು 
ವೈಶ್ಯಜಾತಿಯಾದ ಸೌಗುಧಿಕವೆಂದು ತಿಳಿಯುವದು (AN. ೩೬೬-೦೭).- 

[ಮುಳ್ಳು (5 ಮುಳ) ಎಲ್ಲೆ. ಗೃ] 

ಮುಳ್ಳುರಾಮಫಲ (ನಾ). ಮುಳ್ಳುಗಳಿಂದ ಕೂಡಿದ ಒಂದು ಬಗೆಯ 
ಗಿಡ ಮತ್ತು ಅದರ ಹಣ್ಣು : (ಕ್ಕಿಸಿಗಿ: ೭-೦೨೦). 

[ಮುಳ್ಳು ( ಆ ಮುಳ ) ರಾಮಫಲ ] 
ಮುಳ್ಳುರ್ಚು (ಕ್ರಿ). ಮುಳ್ಳು ಚುಚ್ಚು, ನಾಟು ಪಳ್ಳದ ಕೇವಗೆಗೆ 
ಪತ್ತಿದೆ ಕೆಯ್ಯಂ ತೆಜಕಿದು. ಹಲ್ಲಂ ಘೊಳ್ಳಿನೆ 

ಕಟಕಮುಂ ಮಃ ಈ 3-0) 


[ಮೂಳ್‌ + ರು] 
೨ ುಳ್ಳೆಂದಿ ನೋ. 
ನ ಮುಳುವೇಲಿ ` ನೋ. 
ಮುಳ್ಳುವೊಂಗೆ, ಮುಳ್ಳು ಹೊಂಗೆ (py ಮುಳ್ಳುಗಳಿಂದ ಕೂಡಿದ 


ಒಂದು ಬಗೆಯ ಹೊ ನಿಗೆಮರ ; 
(ಕ ೨-೦೦). ಮುಳ್ಳುಹೊಂಗೆ ; 


ವಲ್ಲರಿ -. ಮುಳ್ಳುವೊಂಗೆ " 
೯ಟೇ - ಅಜಮೋದ . . . 
ಸಿಳ್ಳು (ದಬಳ) ೨. ಹೊಂಗೆ] 
ಮುಳ್ಳುವೊರೆ (ಕ್ರಿ). ಮುಳ್ಳು ಗಳಿಂದ ತುಂಬಿರು; ಕಂಟಕಮಯವಾಗಿರು: 


ಅರ್ಪಿಸುವರು ದ ಲೊಯದಲವವಂರದೊಳಳಟ (ಸಾನಂತ- 
೬-10). ವೃ (ಮುಳ) 4 ಪೊರೆ] 

ಮುಳ್ಳುಸವುತೆ ಳುಸೌತೆ `” ನೋ. 

ಮುಳ್ಳುಸೀಗೆ (ನಾ)- ಮು ನ್ಮಿಗಳಿಂದ ಕೂಡಿದ ಒಂದು ಬಗೆಯ ಸಸ್ಯ ; 
ನ ಜನೇ, ಜಶೂಕಾ , , . ಸಂಸ್ಪರ್ಶಾ ಈ ೬ ಮುಳ್ಳುಫೀಗೆ (man: 
003). [ಮಳ್ಳು (ಆಮುಳ್‌) .. ಸೀಗೆ] 

od ಸಿಸೂಢೆ ಸ” ಮುಳ್ಳುಗಳಿಂದ ಕೂಡಿದ ಒಂದು ಬಗೆಯ 


ಜಿಹೂವು ಎರಡು ಮಾನ ಒಂದು ಮಾನ 

». ತೆಗೆದುಕೊಳ್ಳಿ ' ವೀಯ: ರ್ಯವೃದ್ಧಿ 
(ಉಮಾ. ೨೬೪). ಮ (ಇವಖಲ್‌) 2. ಸುಂಡೈ] 

ಮಸ] ಸೇವಂತಿಗೆ (ನಾ). ಬಿಳಿಯ ಬಣ್ಣದ ಹೂವುಗಳನ್ನು ಬಿಡುವ, 


ಬಗೆ ಹದು] ಬಗೆಯ “ಸ್ಯ: ಇಂಗಳದ ಹಣ್ಣು, 
* ಬಿಲ್ವಪತ್ರೆಕಾಯಿಯ ತಿರುಳು ಇವುಗಳ 
ಸ ಎಂಥ ದೋಷ "ಜ್ವರಮಾದರುಂ 


wy ಎಮ ಳ್‌) 4 ಸೇವಂತಿಗೆ. / ತುಳು. ಮುಳ್ಳುಸೇಮಂಂತಿಗೆ] 
ಮುಳ್ಳುಸೌತೆ. 'ಮುಳುಸೌತೆ' ನೋ. 
ಮುಳ್ಳುಹಂದಿ `ಮುಳ್ಬಂದಿ' ನೋ. 


ಮುಳ್ಳು ಹಣ್ಣು (ನಾ). ಮುಳ್ಳು ಗಳಿಂದ ಕೂಡಿದ ಹಣ್ಣು ಬಿಡುವ 
ಒಂದು ಬಗೆಯ ಗಿಡ: ಪರ್ಪಾಲಿ, ಮುಳ್ಳುಹಣ್ಣು sn. 
೭ಂಟ) ; ಹುಡುಗಿಯರೆಲ್ಲ ಮುಳ್ಳುಹಣ್ಣುಗಳನ್ನು ತೆಗೆಯಲು 


ಮುಳ್ಳುಹತ್ತರಿಕೆ 


ಹೋಗಿದ್ದೆವು (ಮೂರುಣ. ೨೪೩) - 
[ಮುಳ್ಳು (ಎಮುಳ್‌) 2. ಹಣ್ಣು (ಎಪಣ)] 
ಮುಳ್ಳುಹತ್ತರಿಕೆ 'ಮುಳ್ವತ್ತರಿಗೆ' ನೋ. 
ಮುಳ್ಳುಹರಿವೆ (ನಾ). ವಜಳ್ಳುಗಳಿರುವ ಒಂದು ಬಗೆಯ ಹರಿವೆ 
ಸೊಪ್ಪು : ಮುಳ್ಳಕೀರೇಸೊಪ್ಪು, ಮುಳ್ಳುಹರಿವೇಸೊಪ್ಪು (ಕೈ. 
ua). [ಮುಳ್ಳು (ಇಮುಳ್‌) 4- ಹರಿವ್ಮೆ (ಎಹಜುಹೆ)] 
ಮುಳ್ಳುಹಲಸು (ನಾ). ಮೈಮೇಲೆ ದೊಡ್ಡ ದೊಡ್ಡ ಮುಳ್ಳುಗಳಿರುವ 
ಒಂದು ಬಗೆಯ ಹಣ್ಣು ಮತ್ತು ಅದರ ಗಿಡ; ಅನಾನಸು: 
'ಅನಾನಸೀ' ಎಂಬ ಹಣ್ಣು ಮತ್ತು ಗಿಡ; ಮುಳ್ಳುಹಲಸು; ಪರಂಗಿ 
ಹಲಸು ; ನೆಲಹಲಸು (Anau: ಇಂಳ೨). 

[ಮುಳ್ಳು (ಮುಳ) + ಹಲಸು («ಪಲಸು)] 
ಮುಳ್ಳುಹಾಲಿವಾಣ " ಮುಳ್ಳುಪಾರಿವಾಳ ' ನೋ: 
ಮುಳ್ಳುಹಾಸಿಗೆ (ನಾ). (ಆಲಂ) ಯಾತನೆಯನ್ನುಂಟುಮಾಡುವಂತ 

ಹುದು; ಕಷ್ಟಕರವಾದುದುಃ ಯಾರಿಗೂ ಬೇಡವಾಗಿದ್ದೇನೆ ಎಂಬ 

ಅರಿವು ಕೆಂಪುದೇವಯ್ಕನಿಗೆ ಕ್ಷಣಕ್ಷಣಕ್ಕೂ ಉಂಟಾಗಿ ಅರಸುತನವು ತನಗೆ 

ಮುಳ್ಳುಹಾಸಿಗೆಯಂತಾಗಬೇಕು. (ತದೇವ. ೦೪೭). 

[ಮುಳ್ಳು (ಎಮುಳ್‌) __ ಹಾಸಿಗೆ (ಎಪಾಸುಗ್ಗೆ)] 

ಮುಳ್ಳುಹುಳ (ನಾ)-.ಮುಳ್ಳಿನಂತಹ ಕೊಂಡಿಗಳಿರುವ ಒಂದು ಬಗೆಯ 

ಹುಳು; ಚೇಳು: *“ ವೃಶ್ಚಿಕ ಎ೧ ಮುಳ್ಳುಹುಳ,ಚೈಳು.” 

(ಿರ್ಮಾಂತಿ- &೭೦)- [ಮುಳ್ಳು. (ಆಮುಳ್‌) 4 ಹುಳ (ಪುಲು)) 
ಮುಳ್ಳುಹೊನಗೊನ್ನೆ (ನಾ). ಮುಳ್ಳುಗಳಿರುವ ಒಂದು ಬಗೆಯ 

ಸಸ್ಯ. - ಹೊನಗೊನ್ನೆ : (ಕ್ಕು ೫-61). 

[ಮುಳ್ಳು (<ಮುಳ್‌) 4 ಹೊನಗೊನ್ನೆ (ಆಪೊನ್ನಗನ್ನೆ)) 
ಮುಳ್ಳುಹೊನ್ನೆ (ನಾ). ಮುಳ್ಳುಗಳಿಂಡ ಕೂಡಿದ ಒಂದು ಬಗೆಯ 
ಹೊನ್ನೆಮರ ; ಮುಳ್ಳುಹೊನ್ನೆ . . . ಗಡುತರವಾಗಿ ಬೆಳೆಯುತ್ತದೆ. 
ಕಟ್ಟೆಗೆ ಗಟ್ಟಿ (ಕರಾಗೆ- ೪೬): 
[ಮುಳ್ಳು (ಮುಳೆ) 4 ಹೊನ್ನೆ (<ಪೊನ್ನೆ)] 
ಮುಳ್ಳೂರು ' ವಂಳ್ಳೂಟುಿ ' ನೋ. 
ಮುಳ್ಳೂಟು; ಮುಳ್ಳೂರು (ಕ್ರಿ). ಮುಳ್ಳನ್ನು ಚುಚ್ಚು, - ನೆಡು: 
ವಿಸರ್ಜಿಸಿ ಬಿಡುವಾಗ ಎಲ್ಲಿರ್ದನೊ ಮುಳ್ಳೂಚಿ ತೆಅಹಿಲ್ಲದಿಪ್ಪ ಅಬಿಂಡವಸ್ತು 
fos. 4: 0೨0%). ಮುಳ್ಳೂ ಲರು ; ಅಂದಿನ ಸಭೆಯಲ್ಲಿ ಮುಳ್ಳೂರು 
ವಷ್ಟೂ ಸ್ಥಳವಿರಲಿಲ್ಲ (649)- [ಮುಳ್ಳು (ಮುಳ) 4 ಊಟಿ] 

ಮುಳ್ಳೆಳ್ಳು (ನಾ). ಮೊನೆ ಯದ ಎಳ್ಳು ; ಚೊಪಾಗಿರುವ 
ಎಳ್ಳು: ಭೂಮಿಗೆ ಏಚಿತ್ರವಾದುದು ಮಂಟಪಂ ನೋಡೆ ಹೋಮ 
ಕುಂಡಂ ಸುಡುವ ಮುಳ್ಳೆಳ್ಳುಗಳ್ಳೂಡೆ (ಊ66- ಪ. ೪63-4). 

[ಮುಳ್ಳು (ಆಮುಳ್‌) 4 ಎಳ್ಳು (ಎಳ್‌)] 

ಮುಳ್ಳೊತ್ತು (ನಾ)- ೧. ಕಾಲಿಗೆ ಮುಳ್ಳು ನಾಟದಿರಲು ಹಾಕಿ 
ಕೊಳ್ಳುವ ಚಪ್ಪಲಿ.- ಮೆಟ್ಟು : ಗುರುವೆ ಮುಳ್ಳೊತ್ತುಗಳ ಮಾಡಿ 
ಕಾಲ ಹಾಕುವೆನು (ಕರ. ೬); ಹಾಯೆ ಹರಿಗೋಲಾದೆ ; ರಾಯೆಭೇರಿಗೆ 
ಆದೆ; ರಾಯರಾ ಕಾಲಿಗೆ ಮುಳ್ಳೊತ್ತುವಾದೆ. (ೀಗಲ್ಮ- 0೭9). ೨. 
(ಆಲಂ) ಕಿರುಕುಳವನ್ನು ಕೊಡುವಂತಹುದು ; ಉಪದ್ರವಕಾರಿ. 
ಯಾದುದು : ಸೃಷ್ಣದೇವರಾಯ ವಿಜಯಸಾಮ್ರಾಜ್ಯಕ್ಕೆ ಶತಮಾನ 
ಗಳಿಂದ ಮುಳ್ಳೊತತ್ತುಗಿದ್ದ ವಿಜಾಪುರರಾಜ್ಯವನ್ನೇ ಉಧ್ವಸ್ತಗೊಳಿಸುವ 
ಪ್ರಬಲಾಕಾಂಕ್ಷೆಯಿಂದ ಜೈತ್ರಯಾತ್ರೆಯೆನ್ನು ಮುಂದುವರಿಸಬಯಸಿದನು 
(899೪. 000). [ದಖಳ್‌ 4 ಒತ್ತು] 

ಮುಕ್ಕಿ, ಮುರಿ (ಕ್ರಿ: ೧. ತುಂಡುಮಾಡು; ತುಡರಿಸು: 


ಮು! 


೭೩೧೧ 


ಎಟ್‌, 
ಎಜಿ 


“ಮುಜಿ್‌-ಮೋಟನೇ, ಖಂಡೇ ಚ (ತುಂಡು) ” (ಕನಾ): ಕೈರಂದೆಜ? 
ಮುಖ ನಿಟ್ಟೆಲ್ಪನರಿದು (ನತ್ನಾರಾ- ೧೨೬-೨) ; ಪಗೆವರೆ ನಿಟ್ಟೆಲ್ವಂ ಮುಂಜ 
ಪೊಡೆನಗೆ ಪಟ್ಟಂಗಟ್ಟಾ (ಕಂಶಠಾ. ೧೦-೦೭) ; ಕುಳಿಕನೆ ದಾಡೆಯಂ ಮುಟೀವ 
ದಿಗ್ಗಜಮಂ ಪಡೆಪಾಯ್ದ * ಅಳವಂ ಸಮಂತು ತಳೆದಂ ರಣದೋಹಳನು 
ಕುಮಾರಂ (ಶಂದ್ರಶು- ೬-36); ರಥವನು ನಾಕುಶರದಲಿ ಮುಟ್‌ದು 
ಸೂತನ ತಲೆಯನೆರಡಳಲಿ ನೂಕಿ . . , ಐದಿದನು ದ್ರೋಣ (ಕುಪ್ಕಾರ್ರೋ. 
ತುಂಡಾಗು ; ತುಂಡರಿಸಿ ಹೋಗು: ಮೂಗುಂ 
ಮುಜ್‌ವನ್ನಂ ಮುಂದೆ ಮುಗ್ಧುತ್ತೆಡಬಲದೊಳಗಾಂ ಬೀಜುತುಂ ಪಕ್ಕ 
ಗೂಡಾಗೊಲಗುತ್ತಂ ಪೋಗಿ (ಣದ: ೦೯೦); ಕುಳಿಕನ ಪಲ್ಗಳಂ 
ಮುಅ್‌ಯೆ ಮೋದಿದರಾರ್‌ (ಗಂಡು. -೨0) ; ಚೆನ್ನಮಲ್ಲಿಕಾರ್ಜುನಯ್ಯ 
ನಿಉದಲಗು ಒಡಲಲ್ಲಿ ಮಂಟ್‌ದು ಹೆೊರಳುವೆನ್ನಳಲನು ನೀವೆತ್ತ ಬಲ್ಲಿರೆ 
(ನುಶಾರೇ- ಕ. ೦೨೦-೨೪೦) ; ಗಿರಿಯ ಶಿರದಲ್ಲಿ ಹೂತ ಕಕ್ಕೆಯ ಮರ 
ಮುಜಾದು. ಬೀಳ್ವಂತೆ ವಿಮಳಂಭರಣಕಂಂತಿಯ ಕಡಲ ಕೋಮಲಕಾಯ 


ತಿ-೪೨). ವಿ. 


'ಭೆಗದತ್ತ ಉರುಳಿದನು, (ನ್ಯಾಟೋ 4-೬). ಹ. ಕಡಿ; ಕತ್ತರಿಸು; 


ಛೇದಿಸು ; ಅರಸಂ ಕಂಡು ಕಡುಮುಳಿದದಣ ಗೋಣಂ ಮುಜ್‌ದೊಡಾ 
ಗಿಳಿಯು ' ಸತ್ತು (ಕರ್ಮಾ: ೦೦೯-0): ಬ್ರಹ್ಮಾಂಡಮಂ ಪೊಕ್ಕನ 
ಪ್ಪೊಡಮಾ ಬ್ರಹ್ಮನ ಗಂಟಲಂ ಮುಳ್‌ದವೆಂ (ಕೃಶಣ. 0೩೬೬); 
ತಾಳತರುವನು ಪುಜ್‌ದು ಸಮರಾಭೀಳದುಂದುಭಿಯಟ್ಟೆ ಯನು ತುದಿ 
ಗಾಲಲೊದದರಸಾದನಸೆಕೆಸೆಜಂಗೆ ರಘುನಾಥ (ಕೊರಣ- ೪-೨ ಸೂಕ). 
೪. ಕಡಿದುಹೋಗು ; ಕತ್ತರಿಸಲ್ಪಡು : ಮುತ್ತಿನ ಮಂಜ್‌ದ ಲಂಬಣಂ 
ಗಳ್ವೆರಸೆಬಲ್ವ ಪಚ್ಚೆಯ ಸರವ ಹಾರದ ತೋರಣಂಗಳಂ ನುಗುಳುತ್ತುಂ 
ಬಂದು (60ಫು. ೪-೨೫5). ೫. ಕೀಳು; ಕೊಯ್ಯು : ಪಾದಪಂಗಳ 
ಪುಷ್ಪಸ್ತಬಕಂಗಳಂ ಮುಜಿವುತುಂ ಪೋಗಲ್‌ ಮದೇಭಂಗಳ್‌ (೫ರಂತೂ. 
೬೩೦) ; ಸುರಹೊನ್ನೆದೊಂಗಲ ಮುಟ್‌ದು ಪರಮವ್ರತಸ್ಥೆ ಮತ್ತೊರ್ವಳು 
ಪಂದರಿಯರಲ್ಲಳ ತಿಅೀದಿಕ್ಕಿದಳು (ಮೋತತು ೨-೬೩), ಓ. (ಚೆಲ್ಲಾಪಿಲ್ಲಿ 
ಯಾಗಿ) ಸೋತುಹೋಗು, - ಪರಾಜಯಹೊಂದು : ಅಂತು 
ಧನುರ್ವಲದ ಮೊನೆ ಮಂಜವಂತೆ ಪಲವುಮಟ್‌ಕೆಯ ಬಿಲ್ಲ ನಾಯಕರ್ಕಳುಗ್ರ, 
ಸಾಯಕದಿಂ ಸಾಯೆ (8ಾಂತಿತ್ರೆ. 9-00 2) ; ಘೋರರುದ್ರನ ದಳ 
ಮುಖ್‌ಯಿತ್ತು (6550, ೫3-೨೩3): ೭. ಪಾಲಾಗು ; ವಿಭಾಗವಾಗು : 
[ನಾ]ಗಧೋರನೆಂಬೋ ಬಟ್ಟಿಕೆಲ್‌ಯ [ಧಾಟ್‌ಗೆ] ಮುಜ್‌ಯವಡದ 
ಪೊಲನ ಕೊಳೆ. ನೆನ್ಟು ಬನ್ನೊಡ್ಡಿ ನಿನ್ನಾನೆಂಬ ಮಾತಂ ಕೇಳ್ದು (0, x1-i, 
30-೬ 893). ೮. ತೊಲಗು ; ಬಿಟ್ಟುಹೋಗು : ಮರೆಯಾಗು : ಕೋಪ 
ವಡಗೆದೆ ತಾಪ ಮಂಜ್‌ಯದೆ ಬಜದೆ ಭಕ್ತರಂದೆವೆಂದು ಬೆಬ್ಬಬೆಜದವರ 
ಕಂಡು ಆನು ಮುಜುಗುವೆನಯ್ಯ (ತ್ರರುತ. 8) ; ತ್ರಿ ಜಗಚೌಪಟಮಲ್ಲ 
ನೀನೆನಿಪ ಮಾನಗರ್ವವು ಮುಟ್‌ಯದೇ ರಿಪುಸೇನೆ ನಗದೇ ಪಾಂ 
೩-೩). ೯. ಸೋಲಿಸು ; ಪರಾಭವಗೊಳಿಸು ; ಕಳಿಂಗನೆಂ ಮಂಲಾದು 
ಭಂಗಿಸಿದಾತ್ಮಭುಜಪ್ರತಾಪಮಂ ಕೇಳೆ (ಸಳ: ೪ ಕರೊ. ಟಂ; 
1112); ಅವಂದಿರಂ ಮಲ್ಲಯುದ್ಧದಿಂ ಮುಅಃದು ಕೊಲಿಸುವೆಂ (ಇಗ. 
೬-೩೭ ನ) ; ಕೊರಲೊತ್ತುತೆ ಮುಜಃವನವನ್‌ ಬಬಲದ ಮಲೆಗೂಳಿ 
ಯ * (ಅಂಕಿಗೊ. ೦೭-೩೩೨): ೧೦. ನಾಶಮಾಡು; ಧ್ವಂಸಗೊಳಿಸು: 
ಎನ್ನ ಮಾಯದ ಮದವ ಮಾಜ್‌ಯ್ಯಾ (ಮುಣಾರೇ- ೪: ೬0 ; ಮತ್ತೆ 
ಮಂಜದನು ಹತ್ತುಸಾವಿರಮತ್ತಗಜವನು . . , ರಣಾಗ್ರದಲಿ. (ಕವಳ. 
೬-೩೨). ೧೧. ಕೆಡಿಸು; ಹಾಳುಮಾಡು ; ಅಜುಹಿದರೆ ವಿದುರಂಗೆ 
ಕಾರ್ಯವ ಮುಜ:ವನಾತನು (ಕುಪ್ಮಾತ- 03-೬೬). ೧೨. ಕೊಲ್ಲು; 
ಸಾಯಿಸು : ಮುಜಾದೆಬಕಿದುಯ್ಕೆ ನಿನ್ನನಿರದಂತಕನೂಂ, ನಡೆ ನೋಡೆ. 
ನೋಡೆ ನೀಂ ಕರಗಿದೆಯೆಂತಂಂ (60ಶ್ರ. ೩-೧೪) ; ಹಾವಿನ ಬಳಗೆ ಗರುಡನ 


ಮುಲ್ಲಾ ೭೩೧೨ 


ಮಜ್‌ಯ ಮಂಲ್‌ದವೊಲಾಯಿತಕಟ (ಕತಿನ್ಕಾರೋ ೬-೬೩); ತರಣಿವಂಶಜರು 
೬ * ರೆಜನೀಚರ ವಿರಾಧನ ಮುಲ್‌ದು ಸಾರ್ದರು ಪಂಚವಟಿವನವ 
(ಕೊರರಾ- ೬-0 ಸೂತ) ; ಏಗಳುಂ, ನೀನ್‌, ನೋಲಕ್ಟಿನ್‌, ಅಜಗುಲಿಗಳರ 
ಮುಜ್‌ವ ನೋಂಪಿಯನ್‌ ನೋಂತಿರೆ (6ಕ್ಕತ್ಕಾ- ೦-೨). ೧೩. ನಿಲ್ಲಿಸು ; 
ಭಂಗಗೊಳಿಸು ; ಮುಅದು ನಿದ್ರೆಯ ಕಾಪಿಸಸುರರ ತರುಣಿಯರು 
ಬಳೆಸಿದರು (ಕೊರಣ. 3-೬-೨). ೧೪. ಕೆಡು ; ಹಾಳಾಗು: ಮುದ. 
ಮನವಂ ಮೆಚ್ಚಿಸಿದವನೊ (044. ೪0-೪) ; ಮುಜ್‌ದ ಭರತಾನ್ವಯದ 
ಬೆಸುಗೆಯ ತೆಅನು ' ತೋಜುತೆ ಪುಣ್ಯವೆನುತೆಚ್ಚಆತು ನುಡಿದಳು 
(ಉನಾ. ೩-4). ೧೫. ಮಾರು ; ದಾಟು ; ಉಲ್ಲಂಫಿಸು: ನುತ 
ಸಮ್ಯಕ್ತ, ತಮೆಣುವುತಸ್ಥಿತಿ ಸಮಶ್ಚೀಭಾವನಂ ' ಪ್ರೋಷದಬ್ರತಮೆಂದುಂ 
ಪಸಿಯೊಂದುಮಂ ಮುಖಾಂ. ಪ]ಅ್‌ಯೆನೆಂಬೀ ಪೂಣೈೆ ಮಾಡೆಂ (60॥, 
೬-00) ; ಏಳುಕಡಲಿನ ಮೇಲೆ ಮುಣ್‌ವರು ಕೀಲ ಕಳೆವರು ರವಿಯ 
ಬಂಡಿಯ (ಸಥಠ- ೬-0೪) ; ವಂಡೆಯ_ಮುಲ್‌ದಂತೆ ಬಳೆದಿರ್ದ ಕರ್ಮಾಸೆ 
ಖಂಡೇಂದುಭಾಳಕಸ್ತು. ರಿಯ * ಸುಪ್ರಚಂಡನ ಮೊಗದ 
(sas: ave). ೧೬, (ತುದಿಯು) ಮೊಂಡಾಗು ಗೆ 

ಪ್‌ದುವು ಗಣಿ ಚಂಚುಗಳುಂ ಮುಣದುವು ತಲೆನಡುಗುತಿರ್ದುವೆನ್ನದೆ 
ತರದಿಂ ಬಣಿಗೆಯ್ವು ತಿರ್ದಮಾಯ್ಡಲಆಗುಲಿ ಕರ್ವೇಡನಲ್ಲಿ ಮುದುಗಿಳಿ 
ಗಳುಮಂ. (ಗಾರಂಪೂ. ೦೬೪). ೧೭. ಚುಚ್ಚು ; ನಾಟಂ : "ಮುಳ್ಳುಜ್‌' 
ಪರಾ. ೧೮,  ಇಲ್ಲವಾಗು ; ನಾಶವಾಗು: ಪಲ್‌ ಮುಜುದುದು 
ಬೆಳಸುಡುಗಿ ಬಯಲ್‌ ಮಸಗಿದುಡು (*ನಂಘು. ೦೦-೬). ಮುರಿ : ೧. 
ಅವಳು ರೊಟ್ಟಿಯನ್ನು ಮುರಿದು ಮುರಿದು ನಾಯಿಗೆ ಹಾಕುತ್ತಿದ್ದಳು 
(ಕೊಂ). ೨. ಭರದಿಂದ ಯಕ್ಕಲನ ಹೊಕ್ಕಿರಿದು ಕರಡಿ ಬುಯ್ದೆರೆಯೆ 
ಮುಸುಡಂ ಮುರಿಯಲಿಕ್ಕಿ ಬಗ್ಗನ ಬಾಯೊಳಿರದೆ ` ಸೇರಿಸಿ ಕಠಾರಿ 
(ಕರೋ: ೦೬-೨೩); ಜಾರಿಬಿದ್ದುದರಿಂದ ಅವನ' ಕೈಮೂಳೆ ಮುರಿದಿದೆ. 
(ರೊಂ): ೬. ಕೆಲವರು ಮಡಿದು ಹೋದರು, ಕೆಲವರು ಮುರಿದು ಓಡಿ 
ಹೋದರು (ಮುಂಡು. 8. ೫-೪೪). ೯. ಬತ್ತಿಸಿ ನೈಪಾಲರಾಟೋಪಮಂ 
ಕೋಪದಿಂ, ನೀಲಧ್ವೈಜನ ಮುರಿದು (ಶತ್ರ್ರಾಗ. ೨-0೬೪). ೧೦. ಅವರ 
ಸೊಕ್ಕು ಮುರೀಲಿಕ್ಕೆ ಒಂದೇ ಹಾದಿ (ರಾಸತು. 3೬); ವೈಭವಗಳ ನೂರ 
ನೀವನು ದೇವನು ಮುರಿಯುವೊಡಧಮಜೀವವನು 
೧೪. ಚನ್ನರಿಹರೆಂಬೆಣಿಕೆ ಮುರಿಯೆ 
ಮನೆ ಮುರಿದರೆ ಕಟ್ಟಬಹುದು, ಮನ ಮುರಿದರೆ “ಕಟ್ಟಲಾಸ (ಗಾರ). 
೧೫. ಸಮಾಜದ ನೀತಿನಿಯಮಗಳನ್ನು ಮುರಿದುಬಿಡುವರು (ಶಿಕ್ಷದ- 000). 
೧೯. ಕಳೆ ; ವ್ಯಯವಾಗು `; ಖೊಬ್ಬರಿಎಣ್ಣೆ ಡಬ್ಬಿಯೊಳಗಿಂದ 
ಬೇಡಿದ್ದಾದರೆ ಬಹಳ ಮೇಹನತ್ತು ಮತ್ತು ವೇಳೆ ಮುರಿಯುತ್ತದೆ 
(ಯ್ಯಾ ೫). ೨೦. ತಡೆ; ನಿರೋಧಿಸು; ಅಡ್ಡಿಪಡಿಸು : 
“ಇಂದು ನಾಗಪಂಚಮಿ, ೪ ದ ಹೊತ್ತಿಗೆ ಹೋಗಬೇಡಿರಿ” ಎಂದು 
ನಾವು ಹೊರಟಾಗ ಬಹಳಷ್ಟು ಜನ ಮುರಿದು ವ. ತಾಡಿದ್ದರು (83. 


ನೋಡಿದನು 


; ಮುಕನ್ಳಿಗು : |15 


(ಇಂತಾಶ- ೫೦-೪3), 
ಬಿಸುಸುಯ್ವಂ (7೦ರ. ೩೬-೬೮); 


೪೬೪): ೨೧. ಸಾಯು ; ಮರಣಹೊಂದ: ನಿದ್ಧ ಒದಗಿ ಮರಣ 
ವುಂಟಾದರೆ ವೀರಸ್ವರ್ಗವನ್ನು ಪಡೆಯುತ್ತೇವೆ ಕ್ಷತ್ರಿಯನು 
ಮುರಿದಾನೇ ಹೊರತು ಮಣಿಯುವುದಿಲ್ಲ (ನತಧಾ, ೨೨.| 


(ಇನ್ನೊಬ್ಬರು ಕೊಡಬೇಕಾದ ಹಣ ಮಖಂತಾದು: ಸ) ವಜಾ 
ಮಾಡಿಕೊಳ್ಳು ; ಹಿಡಿದುಕೊಳ್ಳು ; ವಶದಲ್ಲಿಟ ಕಳ್ಳು :' ಕಳುಹಿಸದೆ 
ಹೋದರೆ ಸವದಾ ಯಾವ ವರ್ತಾನಿಗೆ ಕೊಟ್ಟಿರುತ್ತದೆಯೋ ಅವನು 
ಮುರುಕೊಂಡರೆ ವ: ವೆವು, ಇಲ್ಲದಿದ್ದರೆ. ಮಾಲ ಖರೀದಿ ಮಾಡಿ 
ಕೊಟ್ಟೇವು (ಯಂಂವ್ಧ. 3೬): ೨೩. ಮಾರ್ಪಡು ; ಬದಲಾಗು. 
ವಿನಿಮಯವಾಗು ; ವುಯದೆಗಳನ್ನು ಹಾಕಿ ಮಾರುವ ಈ ಹುಂಡಿಗಳನ್ನು 


ಮುಖ್‌ಕು 
ಕೊಳ್ಳಲು ಉಪಯೋಗಿಸುತ್ತಾರೆ. “ಪೇಟೆಯಲ್ಲಿ ಇವು ಧಾರಾಳವಾಗಿ 
ಸಂಚರಿಸುತ್ತವೆ, ನಗದಿಗೆ ಮುರಿಯುತ್ತವೆ (ಶಂಕ್ರ. ೨೦೪). 
ಮುರಿದುಕೊಳ್ಳು ಎ೧, ತುಂಡಾಗು.; ಕತ್ತರಿಸಿ ಹೋಗು : 
ಸರಪಳಿಗೆ ತುಕ್ಕು ಹಿಡಿದಿದ್ದರಿಂದ ತನಗೆ ತಾನೇ ಮುರಿದುಕೊಂಡು 
ಹೋಯಿತು (6). 2. (ಇನ್ನೊಬ್ಬರು ಕೊಡಬೇಕುದ ಹಣ 
ವಬಂತಾದುವನ್ನು) ವಜಾಮಾನಿಕೊಳ್ಳು ; ಹಿಡಿದಿಟ್ಟುಕೊಳ್ಳು ; 
ವಶಕ್ಕೆ ತೆಗೆದುಕೊಳ್ಳು : ನಾನು, ನಿಮಗೆ ಕೊಡಬೇಕಾಗಿರುವ ದುಡ್ಡನ್ನು 
ಸಂಬಳದಲ್ಲೇ ಮುರಿದುಕೊಳ್ಳಿ (ಕೂ). ೩. ಕೊಲ್ಲು; ಸಾಯಿಸು ; 
ನುಂಗಿಹಾಕು ; ಆಜಾರ್ರು ಗಾಳಿಯಾಗಿ ತನ್ನನ್ನು ಮುರಿದುಕೊಳ್ಳಬೇರು. 
ಎಂದು ಹೂಡಿದ್ದ. ಹೂಟವನ್ನು ತೊದಲುತ್ತಾ ಹೇಳಿದ (ಕಕ್ಕೂರ. ೨೦೨). 
ಮುರಿದುಮುರಿದು ಮಾತಾಡು ಎ. (ಸಂಕೋಚ. ಅನುಮಾನಗಳಿಂದ): 
ತಡೆದುತಡೆದು ಮಾತನ್ನಾಡು ;' `'ಹಾ| ನೀವು ಇಬ್ಬರೇ: ಇಲ್ಲಿ 
ಯಾವಾಗ-” ಎಂದು ಮಂರಿದು ಮುರಿದು ಮಾತಾಡಿದೆ. (ಕಪ್ಪುಶು. ೩೬). 
[ದೇ-॥ ತಮ್ಮಿ ಮುಖಿ ಮುರಿ; ಮಲ, ಮುಜ ತಲು. 
ಮುಲ್‌ಯು, ಮುರಿಯಂ] 
ಮುಟ್ಮ್‌ (ನಾ)- ೧. ಚೂರು; ತುಂಡು; ತುಣುಕು: ಪಾಜಾದುದ 
ಭ್ರಂಕಷಖರ ಖುರಧಾರಾಟಂಕಾಹತಿ ಮುಗಿಲ ಮುಟ್‌ಗಳಂ. 'ಕೆದಣನಖುನಂ 
(ಶಾಂತು. ೦೦-೪೨); ವಿರಹಶಿಖಿಯಳುರೆ ಜಳಶ್ಶೀಕರನಿಕರಮೆ ಬಲಿತ ತೆಟದಿನ 
ಬಲೆಯ ಮೈಯೊಳ್‌ ಕರಮೈಸೆದಿರ್ದುವು. ಸಖಿಯರ ಕರತಳಬಂ ತಳಿಯೆ 
ತೊಳ: ತ್ತಿನ ಮುಟ್‌ಗಳ್‌ (ಉತ. “0೦-೩೦); ಅರೆಗಣ್ಣಳಿಸೆವ 
ಕೋಣನ ತಲೆಯ  ಮುಜ್‌ಗಳಿಂ . . : ಎಸೆವ ದುರ್ಗಾನಿಲಯಮಂ 
ಮಹೋದ್ಯೋಗದಿಂ ವಸುಧಾಧಿವಂ ಪೊಕ್ಕಂ (ರಕಕ, 3-8); ಒರ್ವ 
ಪುಳಿಂದನಿತಂಬಿನಿ , . , ಸುರಧನುವಿನ. ಮಂಟ್‌ಯಂ ಕೈವಿಡಿದು ಬಂದಂದ 
ದೊಳೊಂದರಗಿಳಿ ಸಹಿತಂ ನಿಂದಿರ್ದಪಳ್‌ (ಡುಗ, 3-೨೦) ೨. ಸೋಲ್ಕು 
ಅಪಜಯ :; " ಮುಟ್‌ವಡೆ '. ಪರಾ. 
ಮುಲಮುಖುಯಾಗು « ತುಂಡು ತುಂಡುಗು ; ಅನೇಕ ಚೂರು 
ಗಳಾಗು : ಸುಯ್ವ ಸುಯ್ಲ ಸುಲಿಗೆ ನೆಲೆಗಟ್ಟು ಮುಚ್‌ಮುಲಾಯಾಗಿ 
ನಿಡುಗಂಬಂಗಳ್‌ ತೇಂಕೆ (ರಾರೂಕ್ಕ. ೧೬೦೨೫೪). [ಇ ಮುಲ್ಕಾ/. ತಮ್ಮಿ 
ಮುಂ, ಮುರಿ; ಮಲ. ಮುಟಿ ತೆಲು. ಮುರಿ. ಮುರಿಯ] 
ಮುಟ್‌ಕಾಯಿ (ನಾ). ಔಷಧಿಗೆ ಉಪಯೋಗಿಸುವ ಒಂದು ಬಗೆಯ 
ಕಾಯಿ: ಮುಲಕಾಯಿ ನುಗ್ಗಿನಖಮಂ . , ವರದೇವದಾರು ಕಣ 
ಮೊಂದಿರೆ ಮಾಂಸಿಯೊಳರೆದು ಬೇದುಗಟ್ಟು ವಿಷಘ್ನಂ (ಏನರ, 
[ಆ ಹುಖಗಿಕಿಲ... ಕಾಯ್ಕಿ (ಎಐ ಕಾಯ್‌) ] 
ಮುಜ್‌ಕಿಸು ` ಮುಜುಕಿಸು' ನೋ. 
ಮುಣಿಕು, ಮುಕ್ಕ್ಯು ಮುರುಕ್ಕು, ಮುಜುಕ್ಕು (ನಾ). ೧. ತುಂಡು ; 
ಜೂರು ; ತುಣುಕು: ಮಜುದುಜ್‌ಪ ತಲೆಮಿದುಳೆ ದಂಡೆಯ ಹಅಗ 
ರುಳ ನೆಣವಸೆಯ ಮೂಳೆಯ ಮಂಜ್‌[ಒ, ಜು]ಕುಗಳ ' ಕಡಿಖಂಡ 
ಮಯವಾಯ್ತಬಿಳ ಚತುರಂಗ (ಕುಠ್ಮಾರ್ರೋ.. ೧) ಮುಕ್ಕ್ಯು: 
೨. ಯಾವುದಾದರೊಂದು ವಸ್ತುವಿನ ಸ್ವಲ್ಪಭಾಗವು ಮುರಿದು 
ಹೋಗಿರುವುದು ಮತ್ತು. ಹಾಗೆ ಭಾಗಶಃ ಮುರಿದುಹೋದ 
ವಸ್ತು: “ ಖಾದನವಿಶೇಷ ಗರ್ವಂಗಳೊಳ್‌ ಬಗೆಯ ಭಾಂಡದೊಳಗೀ 
ಷತ್ಸಂಡನಮದುಗೆ ಮುಕ್ಕು” (ತನ್ಮಿಮುಂ, 60); ಹಾಲ ಕುದಲು ತುಪ್ಪದ 
ಮಡಕೆಯ ಬೋಕು ಮುಕ್ಕೆನಬೇಡ (04ರ. 968); ಚಂದ್ರನು ಬಡವಾ 
ಗುತ್ತ ಬಂದು ಪ್ರಕಾಶಬಿಂಬದ ಒಂದು ಕಡೆಯಲ್ಲಿ ಮುಕ್ಕು ಕಾಣಿಸಿಕೊಂಡು, 
ಅದು ದೊಡ್ಡದಾಗುತ್ತ - ೩ . ಕೃಷ್ಣಪಕ್ಷದ ಅಷ್ಟಮಿಚಂದ್ರನಾಗಿ 
ಬೆಳಗುವನು (ಕ್ಯೋರ್ಕಿ. ೨08). ೩. ರಂಧ್ರ; ಪೊಟರೆ : ಮುರುಡಿನಿಂ 


'ಪ ಮಂ: 


0೩-೭೬)- 


೭೩೧೩ 


ಮುಕ್ಕಿನಿಂ ತಗ್ಗಿನಿಂ ತೆವರಿನಿ - ಆ ಪಥಂ ಬೆವಜಃಸುವುದು (ತಿಂಫ್ಯ- 
8-೨೬); ಮನೆಯಲ್ಲಿರುವ ಬಿರುಕು ಮತ್ತು ಮುಕ್ಕುಗಳನ್ನೆಲ್ಲ ಮುಚ್ಚಿಸಿ 

- ಸುಣ್ಣ ಅಥವಾ. ಬಣ್ಣಗಳನ್ನು ಬಳಿಸಬೇಕು (ಗೃಹರಿ- ೦60)- 
ಮುರುಕ್ಕು ; ೧. ಸಾಧುರಣ ಕಾರ ಅರೆದು ಇರಿಸಿಕೊಂಡು ಹಿಟ್ಟಿನ 
ಮುರುಕನ್ನು ಅದಕ್ಕೆ. ಸೋಕಿಸಿ (ಶೇರಿನಹಿ. ೦೭). ೨. ಸಾಮಾನುಗಳಲ್ಲಿ 
ತೋರುವ ಬಿರುಕುಗಳು ಅಥವಾ ಮುರುಕುಗಳನ್ನು ಸರಿಮಾಡಿಸಿ . , 
ಪಾಲಿಷ್‌ಹಾಕಿಸಿದರೆ, ಇವು ಬಹಳ ಕಾಲ ಹೊಸದಾಗಿಯೇ ಇರುವುವು 
(ಗೃಹಂ: ೦೬೪): ೪. ಭಿನ್ನತೆ; ವ್ಯತ್ಯಾಸ : ಏನೋ. ಎಲ್ಲರೂ ಸೇರಿ 
ಇದ್ದ ಮುರುಕು ಸರಿಪಡಿಸಿಕೊಂಡು ಹೋಗುವುದಕ್ಕೆ ಸಹಾಯ 
ಮಾಡಬೇಕು (೪8: ೩೪). ೫. (ಆಲಂ) ಮೂಲವಸ್ತುವಿನಂತೆಯೇ 


ಕಾಣುವ ವಸ್ತು; ಪ್ರತಿರೂಪ : ಲೆಕ್ಕಿಗರರಸನಂತೆ. ಇವನು . , . 
ಸತ್ಯವಂತ ಹರಿಶ್ಚಂದ್ರನ ಮುರುಕಂತೆ (ತುಂಗಳ. 0೪: ರಿಪ್ಪನ 
ವಂಶೋದ್ಧಾರಕನ ವಿಷಯ ಹೆಚ್ಚು ಹೇಳಬೇಕಾದ್ದಿಲ್ಲ. ಎಷ್ಟಾದರೂ 
ಅಪ್ಪನ ಮುರುಕು (ಹೋರಪು- ೯೩). (ಗು). ೬. ತುಂಡಾದ; 


ಮೋಟಾದ ; ಮನಾಣಿಕಲುಲನು : ತನ್ನ ಮುರುಕುಬೆರಳಿಗೆ ಒಂದು 
ಕೃತಕವಾದ ಬೆರಳನ್ನು ಮಾಡಿಸಿ ಸಿಕ್ಕಿಸಿಕೊಂಡು (8ಕೆಮು- ೨೨೦). ೭. 
ಮುರಿದು ಹೋದ ; ಭಗ್ನವಾದ :.ಮುರುಕುಗುಡಿಸಲು ಇರಲಿ ಚಾಟಿಗೆ. 
ಸಿರಿಯರಸ ಮತ್ತೇನ ಬೇಡೆನು (ಕುಪು- ೧೩); ನೆನೆನೆನೆದು ಮೈಮರೆತು 
ನಲಿಯುವೆನು . . , ಅಂದು ಬೆಟ್ಟದ ತುದಿಯ ಮುರುಕುದೇಗುಲದಲ್ಲಿ 
ತಂದು ವಿಧಿ ನನಗಿತ್ತ ಪ್ರೇಮನಿಧಿಯ (ಇಗೀತ. ೪೪-೭): ಮುಜುಕ್ಕು: 
೧. ಮೇಲಿನ ` ಮುಜಿಸಿಕು ' ಉಲ್ಲೇಖದಲ್ಲಿರುವ 'ಕುವ್ಯಾದ್ರೋ. 
೧೮.೩೩ ' ಪ್ರಯೋಗದ ಪಾಠಾಂತರವನ್ನು ನೋಡಿ, 
ಮುರುಕುಮುರುಕು, ಮುಕ್ಕುಮುಕ್ಕು, ಮುರುಮುರುಕು(ದ್ವಿರುಕ್ತಿ): 


ಯಮುನೆಗೆ . .. ಮನಸ್ಸು ಮುರುಕುಮುರುಕಾಗಲು . ಇದೊಂದು 
ದುರಂತಪೇ ಸಾಕು ಎನಿಸಿತು (608. 009); ಮುಕ್ಕುಮುಕ್ಕಾದೀ 
ಮುಕ್ಕಾಲ್ವಾಡುಗಳ, ನಿಲ್ಕೆ ಜೋಕೆಯಿಂ ತುಂಬುವಂಡಂ 


ಪಂಡಿಂ (1೪. ೬-೦೩೪ ನ); ಮಾನವನ ಮುರುಮುರುಕು ಮನಸ್ಸಿನ 
ಹರಹರಕು ಕಣ್ಣಿಗೆ ಕಾಣುವದದೆಷ್ಟು ? (64). ಮುಕ್ಕಾಗು 
ತುದಿಯು ಮುರಿದುಹೋಗು ; ಮುಕ್ಕಾಗಿ ತೋರ್ಪೊಡಿ 
ತಾಂ... ಮೂಲುಮೆರಡು ತಿಂಗಳಿನಟೀಗುಂ (24ಾರ. 8೬೦); ಮುತ್ಕಾದ 
ಕೈದುವ ತರಿಸಿ ಕಳುಹಿಸುತಿರ್ದನತಿರಭಸದಲಿ ಕಲಿದೋಣ : (ಕುಣ್ಯರ್ರೋ. 
€08-06)- ೨. ಕಡಮೆಯಾಗು : ಊನವುಂಟಾಗು ; ಒಕ್ಕೈಯವ 
ನಂದರೂ ತಿಮ್ಮ: ನಾಯಕನ ಪರಾಕ್ರಮ ಮನುಕ್ಕಾಗಿರಲಿಲ್ಲ (ಕರೀರ- ೧2೦); 
ಗೌಡರಿಗೆ ಮಾನ ಮುಕ್ಕಾದ್ಧಾಗ ಆತು (ಆರ. ಟಿ. ೩. ತಪ್ಪಾಗು ; 
ದೋಷಪೂರ್ಣವಾಗು : ನಿಮ್ಮ ತರ್ಕ ಮುಕ್ಕಾಯಿತ್ತು (ತತಕಾ- 1, 
೫-೦೫). ಮುಕ್ಕುಮಾಡು ಎ (ಆಲಂ) ಹುಳುಮಾಡು ; ನಾಶಮಾಡು: 
ಶಂಕರಭಟ್ಟ ರೊಬ್ಬರತಿ ಮಾತ್ರ; ತಮ್ಮ ಮಗಳ ಸುಖದ ಮೊಗ್ಗೆ ಹೂಮಗ 
ದೆಯೇ ಕಳಚಿಬಿದ್ದು, ಅವಳ ದೈವವನ್ನು ಮುಕ್ಕುಮಾಡಿದುದಕ್ಕೆ 
ಹಗಲಿರುಳು ಕೊರಗಹತ್ತಿದ್ದರು (ಗಂಗಾಸಾ: 3೭): 
[ಆ ಮುಟಿ /ನಮಿ. ಮುಣುಕ್ಕು ಎ ತುಂಡುಮಾಡು] 

& ಮುಲ್‌ಕ್ಕು 'ಮುರಿಗೈೆ, ನೋ. 

ಮುಜೌಗಣ್‌ (ನಾ)- ಗಿಡದಲ್ಲಿ ಹಣ್ಣು ಆಥವಾ ಎಲೆಯನ್ನು ಕಿತ್ತ 
ಜಾಗದಲ್ಲಿ ಕುಣಿಸುವ ತಗ್ಗಾದ ಭಾಗ: ಅಡವಿಯಾನೆಗಳಡಿಗೊಂಬು 
ಗೊಂಡ ತದುಕಿನ ಮುಲ್‌ಗಣ್ಣೊಳೊಗೆದ ಪಗಿನೊಳಗ್ಗಿವೆಗಡಿಂ 
ಕುಲ್ಡೊಡರ್ದು ಮಿಡುಮಿಡುಕಿ ಕಳವಳಿಪ ಕಳವಿಂಕಸಂಕುಳಂಗಳುಂ . . 
ಆಗುರ್ಪುವಡೆಯೆ (ಕುಂಡ್ರು- 3-೩೩ 2)... [ಮುಚ 4 ಕಣ್‌] 


pS 


೩8. 


35 


ಮುಜ್‌ಯಿಸು 


ಮುಜೌಗೆ (ನಾ). ತುಂಡು; ಚೂರು: ' ಮುಿಿಗೆಗೆಯ್‌ ' ಪರಾ. 
ಮುಜಾ 4+ ಗೆ] 

ಮುಣಿಗೆಗೆಯ್‌ (ಕ್ರಿ), ತುಂಡುಮಾಡು : ಚೂರುಮಾಡು : 
ಇಂಧನಕ್ಕೆ ವೃಷ್ಟಿಬಂಧನಮಾಗೆ ಮನಂಗುಂದದೆ ಕೆಲಬಲದಾಲಯಂಗಳ 
ಮರಂಗಳ ಜಂತಿಗೆಯಂ ಪೊದಕ್ಜ ಪೆರ್ದೊಲೆಗಳನಿಲ್ಲಮಂ ಮುಜಗೆಗೆಯ್ದು 
(ವೃಷರಿ, ೦೪-೨೮). [ಮುಜಾಗೆ ೬ ಕೆಯ 

ಮುಜಿಗೆಡೆ (ಕ್ರಿ). ಸೋಲು; ಪರಾಭವಗೊಳ್ಳು : ಕಲಿಭೀಮ ಮೃಗ 
ಯಾತುರದಲೈದಿದನು . . . ಶಾರ್ದೂಲಕೀಸರಿಕಂಕಳಛ ಮುಖ್‌ಗೆಡೆದು 
ಪೋಡಿದುವಖಳದೆಸೆದೆಸೆಗೆ [8೩೫೨ - ವೋಡಿದವು ದೆಸೆದೆಸೆಗೈದಿ ತಲ್ಲಣಿಸಿ] 
(ಕುಠ್ಮಾಕ- ೬92. ೪-೯); ನೋಡಿ ಕಂಡನು ಸುರರ ಮುಟ್‌ಗೆಡದೋಡಿಕೆಯ 
ಕಳಕಳವನು (ತೊರರಾ- ೩-೬-೨೬). [ಮುಲು + ಕೆಡೈ] 

ಮುಟ್‌ಗೆಯ್‌ (ಕ್ರಿ). ಹಾಳುಮಾಡು ;' ನಾಶಮಾಡು : ಅಳಿಗಬ್ಬಮಂ 
ಕಡಂದುಖು ಮುಜಗೆಯ್ದ ಮಾಳ್ಕೆಯೊಳೆ ದುಷ್ಯವಿ ನೀನದನೋದಿ 
ಮಚ್ಚಿಸುತ್ತಆ`ಕೆಯ ಗಾಂಪರಂ ಬಂದೆ ಬಿಜನೆ ಬೀಗುವೆ (54ರ. ೦-೪೭). 

[ ಮುಣ್ಯಿ 4 ಕರ್ಮ ] 

ಮುಣಿ'ಗೋಣ್‌. (ನಾ). ಕತ್ತರಿಸಿದ ಕೊರಳು : ಮುಆ'ಗೋಣ ಮಯ 
ಮರೆ , , - ಕರುಳೊಕ್ಕ ಕಟಕಿ ಬೇಡರ ಬಗೆಗೆ ಬಂದುಂ ಬಾರದಾಯ್ತ್ತಿ 
(ಕಾಮಾಕ್ಯ, ೮೪-೦೬). [ ಮುಲ್ಯ 4 ಗೋಣ] 

ಮುಅ್‌ತ, ಮುರಿತ್ಕ (ನಾ). ೧- ಸೋಲು ; ಅಪಜಯ: ಇತ 
ಮಖಟ್‌ತದೊಳಿಂತುಟಿರ್ಬಲದ ಸುಭಟರೊಳ್‌ ಕುಜಸದಜಸಿಯಲು ಕಂಪ. 
೨೬-೦೪); ಚಿಂತೆಯೇತಕ್ಕಿಜೀತ ಮುಜಃತಮಿವು ಸಮರದೊಳಗೆರಿತಪ್ಪವರ್ಗಾ 
ದೊಡಂ ಬರ್ಪುವು (ಕಂಭ. 10»). ಮುರಿತ್ಕ ;: "೧. ` ಅಳುಕು 
ಬಹುದೇಕೆನಗೆ, ಮತ್ತೆ ಭಯದರಿತ,? ' ಮತ್ತೆ ಮರಳದೊ, ನಮ್ಮ 
ದಳಕಿಹುದೊ ಮುರಿತ? (೭ರ. ೭-೧೪೮). ೨. ಮುರಿದುದು ; 
ತುಂಡಾದುದು : . “ ತುಟಿಃ, ಶ್ರೋಟನಂ. ತ್ರೋಟನೀಯಂ, ಈ ೩ 
ಮುರಿತಂ'' (ಕಕ್ಕ. ೨೨6). [ಮುಜ[ 4 - ತ್ಯ] 

ಮುಜ್‌ದಲೆ (ನಾ). ಕಡಿದ ತಲೆ; ಕತ್ತರಿಸಿದ ಶಿರಸ್ಸು: ಕುಣಿಯ 
ಮಾಂಸದ ಕೋಳಿ ಕೋಣನ ಮುಜ್‌ದಲೆಯ . . , ಕೂಳ ಮುದ್ದೆಗಳ 
ಆರಿನೃಪಾಲರ ಪಾಳೆಯದೊಳಾಯ್ತಿರುಳು ಮನೆಮನೆಗಳಲಿ ಶಸ್ತ್ರೋತ್ಕರ 
ಸಮಾರಾಧನೆಯೊಳಿದ್ದುದು ಕೂಡೆ ನೈಪಕಟಕ (ಕುವ್ಮಾರ್ರೋ. ಶಂ. ೨6೫); 
ಕುಣಿಯ ಹಣಿದದ ಕೋಳಿ ಕೋಣನ ಮುಜ್‌ದಲೆಯ . . , ಹೋರಗೆ: 
ಬಡಿಸಿದ ಭೂತಬಲಿ ಬೊಬ್ಬಿಆತದೊಡನುಬ್ಬೇಳ್ವೆ ಲಗ್ಗೆಯ ಹಣಕಿಗಳಬ್ಬರ 
ವಾಯ್ತು (ಕುನ್ಮಾಕೆ: 6-6). [ ಮುಜ್ಜಿ 4 ತಲೈ ] 

ಮುಜಿಳನೂಕು (ಕ್ರಿ). ಸಾಯುವಂತೆ ತಳ್ಳು : ಈಯೊಳ್ಳೆಗನನೆಡಕಿಕ್ಕಿ 
ಹುಯಿಸು ಕಲ್ಲೆಯೆಲಿ ಮುಟೌನೂಕು (ಕುಪ್ಮಾಲ್ರೋ- ೨-೩೪). 

[ಮಂಜಸ್ಸಿ ೬ ನೂಕು ( ನ ನೂಂಕ್ಕು) ] 

ಮುಅಯಿಸು, ಮುರಿಸ್ಸು, ಮುಟ್‌ಸು (ಕ್ರಿ). ೧. ಕಡಿಸು; 
ಕತ್ತರಿಸು : ಓರೊರ್ಮೆ ಎರಹದ ತೊಡಿಗೆಗಳ್ಲು ಳ್ಳ ಮೃಣಾಳಂಗಳೆಲ್ಲಮಂ 
ಮುಜ್‌ಯಾಸದಿರೆಂದು ಕಯ್ಮುಗಿದಂತೆ ಮುಗಿವ ಬಯಶ್ಮಾವರೆಗಳೊಳಿರ್ಪಳ 

ಮುರಿಸ್ಕು : ೨. ಮುರಿಯುವಂತೆ ಮಾಡು; 

ನಾಜೂಕಾದ ಆಟಿಕೆಗಳನ್ನು ಮಗುವಿನ ಕೈಗೆ ಕೊಟ್ಟು 


(mom. ೩೬೪) . 
ತುಂಡಾಗಿಸು ; 


ಮುರಿಸಬಾರದು. (6). ೩, ನಾಶಮಾಡು ; ಹಾಳುಗೆಡವು : 
ಹನ್ನೆರಡುವರುಷಕ ಕೂಡಿಹಾಕಿದ - ಬದುಕ ಮುರಿಸ್ಕಾರ ಮೂರ 


ಗಳಗ್ಯಾಗ (ಲಗ. 0). ೪. ಹುಂಡಿ ಪೊದಲಾದುವನ್ನು ನಗದು 
ಹಣವನ್ನಾಗಿ ಮಾರ್ಪಡಿಸು,-- ವಿನಿಮಯಮಾಡು : ಬ್ಯಾಂಕು 
*  * ಮುಚ್ಚುವುದರೊಳಗಾಗಿ ಚೆಕಃ ಮುರಿಸಿ ಹಣ ತನ್ನಿ (ರತ್ತಗೋ- ೬೬). 


ಮುಲ್‌ಯಿಟ್‌ 


೫. ದೊಡ್ಡಮೊತ್ತದ ನೋಟಿಗೆ ಅಥವಾ ನಾಣ್ಯಕ್ಕೆ ಚಿಲ್ಲರೆಯನ್ನು 
ಮಾಡಿಸು: ಈ ನೂರರ ನೋಟನ್ನು ಮುರಿಸಬೇಕಾಗಿದೆ. (ರೊಡ). 
೬. ಬಂಗಾರ. ಬೆಳ್ಳಿ ಮುಂತಾದ ಲೋಹದ ಒಡವೆಗಳನ್ನು 
ಕರಗಿಸು.- ಅಳಿಸು: ಒಂದು ಸಲ ಮಾದಿಸಿದ ಆಭರಣವನ್ನು ಮತ್ತೆ 
ಮತ್ತೆ ಮುರಿಸುವುದರಿಂದ ತುಂಬಾ ನಷ್ಟಮಗುತ್ತದೆ (4) ೭. 
ಪದಾರ್ಥಗಳನ್ನು ಹಣಕ್ಕೆ ವಿನಿಮಯಮಾಡು; ಮಾರು ; ಅವನ 
ತಾಯಿ ತನ್ನ ಮೆಯ್‌ಮೇಲಿನ ಚೂರುಚೂರು ವಸ್ತುಗಳನ್ನು ಮುರಿಸಿ, 
ಬಂದ ಹಣದಿಂದ ವರ್ಷ ಎರಡುವರ್ಷ ಬಡತನದಿಂದ ಕಾಲ ಕಳೆಯುತ್ತ 
(ಪಂಜ. $. ೪-80): ಮುಸು : ೮. ಕೊಲ್ಲಿಸು ; ಸಾಯಿಸು: 
ದೈತ್ಯಮಾಯವ  ಕೃಷ್ಣನಜಯನೆಂದೆನಬೇಡವವನ..: ಮುಜ್‌ಸಬೇಕಾ 
ಶಿಶುವಿನ ಕೆಯ್ಕೊಳದಟಂದೆ ಕಜುಬರಂದದಿ 'ನೋಡುತಿರ್ದ (ನೋತತ್ಕ 
00-38) [ ಮುಖ್ಯ 4+ -- ಇಸ್ಕು) 

ಮು್‌ಯಿಅಕಿ (ಕ್ರಿ). ಸಾಯಖವಂತೆ ತಿವಿ; ಮುಜ್‌ಯುಜ್‌ದಲ್ಲದೆ 
ಮೊಂಕಿದೆಸೆಯದ ಪೆಸರಂ ತಳೆದ ಕೂರಾಳಿಂತೆಂದಂ (ಕರಣ: 390). 

[ ಮುಲ್ಯ 4 ಇಲ ] 

ಮುಲರಿಯೆಸು (ಕ್ರಿ). ನಾಶವಾಗುವಂತೆ ಬಾಣದಿಂದ ಹೊಡೆ, 
ಪ್ರಹರಿಸು : ಶ್ರುತಾಯುಧಂ . . . ಮುಜ್‌ಯೆಸುತ ಮುಂಕೊಂಡು 
ಪಾರ್ಥನ ತಜುಬಿದನು (ಕುಪ್ಮಾರ್ರೋ- 00-03) ; ಮೇಲೆಮೇಲೊಡಗವಿವ 
ಸಮರಥಜಾಲವನು ಮುಆಸಿಯೆಚ್ಚ್‌ ನಿಮಿಷಕಿ ಧೂಳಪಟ ಮಾಡಿದನು 
ಕರ್ಣನ ಮನ್ನ! ಭರ (ಉಳ. ೧೩-೦೫). [ ಮುಜ್ಜಿ 4 ಎಸ್ಮು ) 

ಮುಳ್‌ಯೊಡೆ (6) (ಅಲಂ) ಕ್ಷೋಭೆಗೊಳ್ಳು ; ; ಆಲ್ಲೋಲಕಲ್ಲೋಲ. 
ವಾಗು ; ಮಥನದಲಿ ಮುಜ್‌ಯೊಡೆದ ಶೈಲವ್ಯಥಿತಸಾಗರದಂತೆ. ಬರಿದವು 
ರಥನಿಕರ ಕಾಲಾಳು ಕು: ದುರೆಗಳೊಂದುನಿಬಿಷದಲಿ: (ಕುವ್ಮಾರ್ತೋ. ೪-೬೦). 

[ಮಂಜಾ 4 ಒಡೆ] 

ಮುಲಿಯೊತ್ತು (ಕ್ರಿ). ೧. ಧ್ವಂಸವಾಗುವಂತೆ ನೂಕು. 
ಹಿಮ್ಮೆಟ್ಟಿಸು: ಆ.  ಖಗರಾಯನಾ ' ನಖಪಕ್ಷತುಂಡನಿಕಾಯೆದಲಿ 
ಮುಂಕೊಂಡು ಮುಅಸಿಯೊತ್ತಿ (ಕಾಣಾ. ದೌಕಿ]ದನು ಬಲುಗಜವ (ರಾರ. 
00-೬0-90) : ಮುತ್ತಿಗೆಯಿಕ್ಕಿದ. ತುರುಕಬಲವ ಮುಲ್‌ಯೊತ್ತಿಯೋಡಿಸು 
ವೆನು (1080- 03-೭೪). ೨. ಕುಗ್ಗಿಸು ; ಕುಸಿಯುವಂತೆ ಮಾಡು: 
ಮುಪ್ಪು ಮುಟ್‌ಯೊತ್ತದ ಮುನ್ನ . . , ನಿಮ್ಮ ಪದಮಂ ನೆಜಕಿ ಪೂಜಿಸ 
ವೇಳ್ಕುಂ (1916. ೬-೦೪) - [ ಮುಜ್ಯ್ಕಿ 4 ಒತ್ತು ] 

ಮುಜೌಯೊದೆ (ಕ್ರಿ). (ಆಲಂ) ವಿಮುಖವಾಗಿಸು ; ದಿಕ್ಕುತಪ್ಪಿಸು ; 
ಹಿಮ್ಮೆಟ್ಟಿಸು ; ಇದನು ಹೇಳುವ ಕೇಳುವಾ ಸದುಹೃದಯ! 
ಮುಅ್‌ಯೊದೆದು ಮುದದಿಂದೈದುವರು ನಿತ್ಯಾತ್ಮಶಿವಪದವ 
೪-೨೪-೩೨) . [ ಮುಲ್ಯ 4 ಒದೆ, ] 

ಮುಟ್‌ವಣಡೆ (ಕ್ರಿ). ೧. ಸೋಲನ್ನು ಹೊಂದು ;. ಪರಾಭವಗೊಳ್ಳು : 
ನೆಯ್ದಿಲೆಗೆ ನೇಸಲನ ನೆಮ್ಮು ಬಗೆಯಾದ ತೆಜನಲಿ ಮುಖ್‌ವಡೆದ ಮಾಯಾಂ 
ಗನೆಯ ಮುಖಭಂಗವನೆ ಕಂಡು ಮಜುಗುತಿರ್ದರು ಕೂಡೆ ಕೆಳದಿಯರು. 
(ಶ್ರಕುಊೀ- ೬-೬೦) ; ' ಕೆರೀಟಿಸುತನುಜುಬಿದೊಡೆ ಮುಟ್‌ವಡೆದುರಗಸೇನೆ 
ಶೇಷಾದ್ದೆಡೆಗೋಡಿತು. (ಕಬಳಾ. 3೪-೩1). ವಿ. ದಿಕ್ಕಾ ಖಪಾಲುಗು ; 
ಚೆದರು ; ಗರಿಗೆ ಕಾಲಿಕ್ಕಿದೆಡೆ. ಕಂಪಿಸಿತೆರಡುಮೈಯಲಿ ಶೈಲವದ 
ಕಂಡಿರದೆ ಹಾಟ್ಟುವು ಮುಜ್‌ವ[೫ಕಾ- ಗೆ]ಡೆದು ಮದಕಿಗಳಗಲದಂ 
(ತೆ4ರರಾ- ೪-೦೨): [ಮುಲ್ಕಿ 4 ಪಡೆ] 

ಮುಲೌಸು " ಮುಲ್‌ಯಿಸು ` ನೋ. 

ಮುಳುಂಕಿಸು ಮ್‌3ಯ "ನೋ. 

ಮುಣುಂಗು " ಮುಜುಕ್ಕು ' ನೋ. 


೭೩೧೪ 


19 


28 


48 


ಮುಚುಕಿಸು 
ಮುಲುಕ್ಕ " ಮುಜುಕ್ಕು' ನೋ. 
ಮುಟಿಕ್ಕ, ಮುರುಕ, (ಗು). ೧. ತುಂಡಾದ: ಚೂರಾದ: 


ಹಜಕುಹೋಳಿಗೆ ಲೇಸು ಮುಳುಕ' ಹಪ್ಪಳ ಲೇಸು (ಸರ್ಕ. ೧೦೩೦). 
ಮುರುಕ: ೨. ಮುರಿದುಹೋದ ; ಭಗ್ಗವಾದ: ಆ ಮುರುಕ 
ಮನೆಯನ್ನು ದುರಸ್ತಿ ಮಾಡಬೇಕು (6). (ನಾ). ೩. ಮುರಿಯು 
ವವನು ; ನಾಶಮಾಡುವವನು : "ಮನೆಮುರುಕ' ಪರಾ. 
[ಮುಖುಕ್ಕು (ಎಮಂಟಕಕು) 4- -- ಅ) 

ಮುಜುಕಂಬೆಜು (ಕ್ರಿ). ಚೆಲುವಾಗು; ಸೊಬಗಿನಿಂದ ಕೂಡಿರು ; ಪದ 
ವಿನ್ಯಾಸಂ ಸಮಾಸಂಗಳಿಂ ಮುಜುಂಂಜೆತ್ತುದೆನಲ್ಕಳಂಕೃತಿಗಳಿಂ ತಳ್ಳೊಯ್ದು 
ಚಿತ್ರಾರ್ಥದೊಳ್‌ ಮೆಜಸಿದಿಂಪಂ ಪಡೆಯಲೈ ಪೇಟಲ್ವಿಡೆ ವಲಂ ನಾಗಂ 
ಕಛಾವಲ್ಲಭಂ ನೆ ಬಲ್ಲಂ (ಕೃಣ್ಮಾಸ್ಟ- ೦-೨೨). 

[ಮುಜುಕೃ (ಇ ಮುಜುಕ್ಕು) 4 ಪೆಲು] 

ಮುಜುಕಗಾತಿ (ನಾ). ಬೆಡಗಿ; ಒನಪುಗಾಶಿ : ತನಗೆಜಗಿದ ಪೆಣ್ಣ ನೋಡಿ 
ಮೊನೆಗಾತಿ ಬಲುವಮೋಡಿಗಾತಿ ಮುಜುಕಗಾತಿ ಗೊನೆಹಕಾತಿ ಮಮ್ಮಾ 
ಯೆಂದಾ (ಕರಕ, ೯-0೬೬). [ಮಂಳುಕ್ಕ (೬ ಮುಜುಕ್ಕು) _ - ಕಾತ್ಮೀ) 

ಮುಜುಕದೋಜಿ (ಕ್ರಿ). ಬೆಡಗುಮಾಡು : ಒನಪುದೋರು : ಲಲನೆ 
ಸುಂದಳು ಕುಚದ ಭರದಲಿ ಬಳುಕುತಡಿಗಡಿಗೊಲೆದೊಲೆದು ಮೈವಳಯ 
ಮೌಂಯ ಮ ಮು; ಜುಕದೋಜುತ ಭೀಮನಿದಿರಿನಲಿ (ಸಂರಶ ೨೨-0೬), 

[ಮುಜುಕ್ಕ(-ಆ ಮುಣುಕ್ಯು) 4 ತೋಳಿ] 

ಮುಟುಕಲ್‌ (ನಾ): (?): ಮಂಲುಕಲ್ಲಂ ಕದಂಬ ತರಿಸಿ ೬ x ೫ (ಕು 
11೬ 18೩7 ಸು. 900). [?] 

ಮುಜುಕಿಲ್‌್‌ (ನಾ). ಕೊಳಕಂ ; ಅಶುಚಿ ; “ಮೊರಡಿಯಶುಚಿಗಳೊಳಂ 
ಮಂಜು [೫೫ಂ- ಆ್‌]ಕಿಲಕುಲ್ಯ' (ಕರುಂ. ೦೦೭). 'ಮುಗ್ಗಲು' ಪರಾ. 

[ದೇ.8 ತಮಿ. ಮುಕ್ಕಲ್‌ ಎ ಮುಗ್ಗುನಾತ; ತೆಲು. ಮು] 

ಮುಜುಕಿಲ್‌,, ಮುರಕಲಿ, ಮಖರಕಿಲ, ಮುರಿಕಿಲು. ಮುರುಕಿಲು, 
ಮುರ್ಕಲಿ, ಮುರ್ಗಲ್‌, ಮುರ್ಗಳ (ನಾ). ಒಂದು ಬಗೆಯ ಮರ; 
“ಭ್ರವಿ ಭ್ರಮಿಯೆನಲು ಮಂಣುಕಿಲ್‌” (ಶುಂಗ. ೩3-09) ಮುರಕಲಿ ; 


ಮರಗಳು : ಹೆಸವ . . - ಅಂಕೋಲೆ, ಕವರಿರಕ್ಯ ಮಂರಕಲಿ (ಇನ್ಮುಕು. 
೨೨೩). ಮುರಕಿಲ ; “ಮು ಮೊರಸಿ ದ್ರುಮಂ" (ಕಚ. ೪0). 
ಮುರಿಕಿಲು : `" ಗ್ರಂಥಿಫಲಃ -. ಮಗ್ಗಾರೆ: ಮುರಿಕಿಲು. ಬೇಳ” 


(೬40. ೪೭), ಮುರುಕಿಲು : “'ಏತ್ತಪೀಲುಕ್ಕ - - ಮುರುಕಿಲುಮರ'" 
(೬4೨. ೯. ಮುರ್ಕಲಿ; (ವೃಕ. ೦೪-೨೬). ಮುರ್ಗಲ್‌ ; ಮುರುವನ 


ಹುಳಿ, ಮುಗಲ್‌. ಮುರ್ಗಲ್‌, ಕೋಕಂಮರ (ಮ್ಮ: ೩6-೭೩೩). 
ಮುರ್ಗಳ ; ಮುರ್ಗಳ . . . ಆಕಾರ ಮಧ್ಯಮ, ಕಟ್ಟಿಗೆ ಲಿಂಬೀಬಣ್ಣದ್ದು 
691. ಇಬಿ. `ಮೊರಡ್ಮಿ' ಪರಾ- 


ಮುಲುಕಿಸು, ಮುರಿಕಿಸು. ಮುಜ್‌ಕಿಸು, ಮುಜುಂಕಿಸು (ಕ್ರಿ). ೧. ವಕ್ರ 
ಮಾಡು ; ಕೊಂಕಿಸಂ ; ಸೊಟ್ಟಿಮಾಡು : ಮನದೊಳಗೆ ನೊಂದಂತೆ 
ಮೋಹಕಿಯಂ ಮುಲುಕಿಸುತ ಬಂದು ದೂರದಿ ನಿಂದನು (ಸೀಮ: 0-೩೭); 
ಅಳವಡಿಪ ಕಲಕೇತವೇಷಂದಳಿದು ಶಿವಭಕ್ತರ ನಿವಾಸಂಗಳಿಗೆ ಗಮನಿಸಿ ತನ್ನ 
ಮೋಜಕಿಯನಂತು ಮುಜುಕಿಸುತ (044. 3೯-೫); ಭಾರತಿಯ ಕಂಡು 
ಮೊಗಮಂ ಮುಟುಕಿಸುತ್ತೆ , . . ನಗಿಸುತೊಪ್ಪಿ ಸ್ಲಿರ್ದನಾ ಭೃಂಗಿ (೩6 ೇಪು- 
9-13): ವ. ನುಲಿ ; ತಿರು ; ತಿರುಗಿಸು : ಕೊಂಕಿ ನಡೆದು ಕೆಯ್ಯಂ 
ಮುಜುಕಿಸುತಂ ಟೊಂಕಮನುಜುಗಿಸಿ ನಿಂದೇಡಿಸುತಂ (ಕೃಂಗೀರೆ- ಹ- 
*ಟಿ-೨೭); ೧ ವರುಷದ. ಕೂಸಂ ನಂದಿನಿಯೆಂಬ ದೇವತೆ ಪಿಡಿದೊಡಾ 


ಕೂಸು ನೆಲದಲ್ಲಿ ಕವಿಚಿ ಬೀಳುಗುಂ ಕೈಯನೂುಗುಂ ಮಂಜುಕಿಸುಗುಂ ಕಾಲ 
ನಾಡಿಸುಗುಂ (ಕಾಂತ. ೦-೪). ೩. ನುಣುಚಿಕೊಳ್ಳು; ತಪ್ಪಿ ಸಿಕೊಳ್ಳು: 


ಮುಜುಕ್ಕು 


ಮುಖುಕಿಸುವ ಪವ; 
ಮುಂದು ನೋಡು; ಹಿಂದೆಗೆ : ಹೊಅವಡಲಿ ಸುದತಿಯರು 
ಮಂಳುಂಕಿಸಲು ಹಿಡಿತರಿಸಿ ಬಾಯನು ಹಲಾಯೆ ಹೊ: (80-5-39). 
೫. ಬೀಗು; ಗರ್ವಿಸು; ಸೊಕ್ಕು: ಮುಜುಕಿಸುವ ಮನ್ನೆಯರ 
ನಾಳವ ಮುಜೀವೆ (ವಾಸ. ೨-೨೬): ೬. ಏಡಿಸು; ಅಪಹಾಸ್ಯ ಮಾಡು: 
ಎತ್ತೆ ಮುಸುಡಂ ಮುಜುಕಿಸುತ ಕೆಲೆವುತ್ತ 
ಮೂದಲೆಗೆ ಮುಜುಕಿಸುವ ಬುದ್ಧಿ ವಂ; 
ದಶಿದಮರಾಸುರರ ಥಟ್ಟೆನೊಳು (304. 38-00). ೭. ಒನಪುಮಾಡು: 
ಒಯ್ಯಾರಮಾಡು : ಆ ಸತಿ ಮುಕುಂದಂಗೆಂದಳೊಯ್ಯನೆ ನಿಂದು 
ಮುಲುಕಿಸುತ (ರಾಗ. ೦೦-೨೬-೪೦); ಕಂಬವನೊಆಿಗಿ ಮುಜುಕಿಪಳು 
ಹಾದರದ ಬೊಂಬೆ ಕಾಣಯ್ಯ (ಸರಕ್ಕ. 06೬೭) ಮುರಿಕಿಸು: 
೨. ಕಾಡಿನ ಮಲೆಯೊಳಗೆ ಓಡುತ ಘನಕೋರೆದುಡಿಯ ಮುರಿಕಿಸಿ 
(ಕುತ. ೦9): ಮುಲಿಸು; ೫. ಮುಂಜಕಿಸುವ ಧರ್ಮ 
ಮೆಂದೊಡೆ ಗುಳುಗುಜ್‌ಸುವ , . , ಕಿಸುಗುಳಿಯರನಲವೊಜಿ ಪೋಲಿಪುದೆ 
ಧರ್ಮರತ್ನಾಕರೆಯೆಂ (6೪ನ್ನು -00-೬೮). ಮುಚಂಕಿಸು ; ೧, ಮುಸುಡ 
ಮುಜುಂಕಿಸಿ ವಖದ್ವೆಗೊಳ್ಳೆಂದಾ ಹಸಿದು ಕೋಪದೊಳು ನಿಂದಿರ್ದ 
ಅಸುರನಿದಿರುನಡೆದಣಕವಾಡುವನು (ಕೇಮಿಸ9- ೨೩-೦೬೪), 
[ಮುಜುಕ್ಕು . ಇ ಇಸ) 
ಮುಖುಕ್ಕು-ಮುರುಕ್ಟು ಮೊರ್ಕು, ಮೊಡಿಕ್ಳು(ಕ್ರಿ)- ೧. ಮುಖವನ್ನು 
ಸೊಟ್ಟಗೆ ಮಾಡು, ... ವಕ್ರಗೊಳಿಸು ; “ಮುಜುಕು--ಮುಖವಿಕಾರೇ” 
(ಕನ03)- ಮುರುಕು: ೧. ಆ ಕನ್ನಡಿಯ ರಂಗದೊಳ್‌ 'ಹೌವ್ವನೆ ಮೊಗಂ 
ದೋರಿ ಪರುರುಕುತುಂ ಕೊಕ್ಕರಿಸುತುಂ ಮರುಗಿಪೆನ್ನವತೆ (ಸಂಸತ: 33-0); 
(ಮುರರುಕಿ) ನೀವೂ ಅಮ್ಮಯ್ಯನವರಂತೆಯೇ-ವಿಚಿತ್ರ ಅಣ್ಣಾಜಿ (ಶೆಕ್ಕಿಂ, 
೨6-೨0). ೨. ವಿರೋಧಿಸು; ಎದುರುಬೀಳು; ಕಾಲನುಮೆನಗೆ ಮ: 
ನೆನೆ ಮತ್ತಿನವರೇಗೈವರು (66ಕ- 3-೬೦). ಮೊರ್ಕು ; ೩. ಬೀಗು; 
ಉಬ್ಬು, ಮೈಸೂರ ದೇಶಿಯರುಂ .,. ಆವಾಗಳುವ: ್ಲಿಕರ್ವಿಹರಿ 
ಪರ್ಸಂದಳ್ಳರಿಂ ಮೊರ್ಕುತಂ (ಕ್ಯುಸೂಮಿ- ೩-೨೬). ಮೊಜಿಕ್ಕು: ೨. ಕಡಲ 
ದಾಂಟಿಯೆ ಮೊಕಿದಸುರೆಯ ಕೊಂದು ಲಂಕೆಯ ಹೊಕ್ಕ 'ಕಪರುದ್ರ 
(೪9೫. ೯ ಸೂತಶಾಶದ್ಯ)- ೪. ತಿರುಗಿಸು; ಹೊರಳಿಸು ; '`ಮೊಜ(ರ)ಕು 


ಸುಮ್ಮನೆ 


ಮೆಳೆಯ ಹೆಬ್ಬುಲಿಯಂತೆ ಮೊಜಕುತ (8೫. ೨೯-೨೪). 
[ದೇ.॥ ತಮಿ. ಮುಖುಕು, ಮುಜುಕ್ಕು; ಮಲ. ಮುಲುಕ್ಕು ತೆಲು. 
ಮುರಕಟಿಂಚು; ಕೋತ. ತೊದ. ಮುರ್ಕ್‌] 
ಮುಲುಕ್ಕು, ಮುಕ್ಕು. ಮುರುಕ್ಕ. ಮುರುಕ್ಕು. ಮುರುಹ್ಮು. 
ಮುಟಿಂಗು. ಮುಟಿಕ್ಕ, ಮುಜುಗ., ಮುಜುವು, ಮುಜುಹು. 
ಮೊಜಕ್ಕು (ನಾ). ೧. ಡೊಂಕು: ವಕ್ರತೆ: ಸುಳಿದಳು ಸರಸಿರುಹಮುಖ 
ಟೊಬ್ಬಳು . . - 2 ಮಿಂಚಿನಂದದಲಿ (£೫೧. 6-೯-00). 
'ಮುಜುಕಿಸು' ಪರಾ. ೨. ಬಿಂಕ; ಬಿನ್ನಾಣ: ಬೆಡಗು: ಮುಜುಕು 
ಹೆಣ್ಣಿಗೆ ಲೇಸು (4ನಣ್ಣಿ- 0040). ೩. ಸೊಕ್ಕು; ಗರ್ವ: ಈ ತಜದೆ 
ಮೆಜ್‌ವ ಮೀಃಪಿಗರ ಮುಂಜುಕುಮಾ [ಕಾಕಾಂ- ಕಮಾ] ದೊರೆಯ ಭರದ 
ಜದ್ವನಿಗೆಯನೆಮ್ಮು  ಕೆಯ್ದಾರಲಿತ್ತಪ್ಪದೆ ಪಿರಿದುಮೆಂಡದು ಮಜಗಿ 
(ಎರು: ೯-೪ ೮)- ಮುಕ್ಕು ಎ. ್‌ಮುಕ್ಕೆನಲ್‌ ಗರ್ವಮೆನಿಸಿರ್ಕು” 
(ಕಕ್ಕೆ. ೬೩) - ಮುರುಕ್ಕ: ೨. ಗುರುಹಿರಿಯಾರ ನಿಂದಿಪಾನು ಸತಿ 
ಮುರುಕಕ್ಕೆ ಹಲ್ಲ ತೆರವನು (ಇರಾತ.. ೬-೫); 'ಗಂದಿಗೆ' ಸೇಸೆ 
ಯಿಕ್ಕುವಾಗ ಗಂಗೆ ಮಾಡಿದ ಮುರುಕ ಎಷ್ಟು! (ತುವತಂ- ೩೦). 
ಹಿ. ನಾನು ಹೋಗಿ ಬಾಲಕರ ಮಂುರ.ಕವನ್ನು ಬಿಡಿಸಿ ಕುದುರೆಯನ್ನು 


ನೆತ್ತಿಯನೆಜಗಿದನು (ಕುವ ಟ ೨-೬೨). ೪. ಹಿಂದು 


೭೩೧೫ 


40 


ಮುಜುಕ್ಕು 


ತರುವೆ (6ಮ6- ೨೦೭)- 


೪. ಚವಚ್ಛಾರ; ಚಾತುರ್ಯ: ಕೌಶಲ: 
ಒಮ್ಮೊಮ್ಮೆ ಉತ್ಸಾಹದ ಅತಿರೇಕದಲ್ಲಿ ಇಲ್ಲವೆ ಮಾತಿನ ಮುರುಕದಲ್ಲಿ 


ಕುಮಾರವ್ಯಾಸನ ವ್ಯಕ್ತಿತ್ವದಲ್ಲಿ ವಿಸಂಗತಿ ತೋರಿದರೆ. ಅಚ್ಚರಿಯಲ್ಲ 
(ಕಾತ- ೨೩೨). ಮುರುಕ್ಕು : ೨. ಎಬ್ಬದ್ದರೂ ಹೆಂಗಸರು! ಹಾಡು 


ಹೇಳೆಂದಾಗ ಕೊಂಚವಾದರೂ ಮುರುಕು ಮಾಡದೆ ಹಾಡುವುದು ಕಷ್ಟ 
(ಅಂಜ. 6): ಮುರುಕು ಇಲ್ಲದ ಹೆಂಗಸಿಲ್ಲ. ಸುರುಕು ಇಲ್ಲದ ಊಟವಿಲ್ಲ 
(ಣರ). ಹಿ. ತವುಡು ತಿಂದರೂ ಮುರುಕು ಘನ (ಗಾರೆ): ತಿರುಕನಿಗೆ 
೨5) ಇದ್ದಾಗ್ಯೂ ತಿರಿದುಂಬುವದು ತಪ್ಪದು (ಣರ). ೫. ನಟನೆ; 
ಸೋಗು ೨ದಿಸೂಳೆಗೊಬ್ಬ ಎಳೆಸೂಳೆ ಕಟುಕಿದಳು. ಸಾಕಮ್ಮಾ 
ಮುರುಕು ರ (ಅರಕು: ೨೯3-೨): ಗಂಡಿಗೆ ಹೆಣ್ಣಿನ ಬಣ್ಣ. ..., 
ವೈಯಾರ: ಮುರುಕು- ಯಮಕ, ಬುಳ್ಳೆತನ ಮೊದಲಾದಂಪುಗಳ್ಳೇ 
ಮನಸ್ಸನ್ನು ಸೋಲಿಸುವುವು (ಕನ್ನಣ. 003). ೬. ಅಕ್ಕಿ, ಕಡಲೆ ಮತ್ತು 
ಉದ್ದಿನ ಹಿಟ್ಟಿಗೆ ಉಪ್ಪು, ಕಾರ ಮುಂತಾದುವುಗಳನ್ನು ಬೆರಸಿ 
ಕಲಸಿ ಕರಿದು ಮಾಡುವ ಒಂದು ಬಗೆಯ ಚಕ್ರಾಕಾರವಾದ ತಿಂಡಿ; 
ಚಕ್ಕುಲಿ; ಮುರಮುರ ಮಾಡಿಟ್ಟಿರುವ ಮುರುಕನ್ನು ಬಿಸಿ ಮಾಡು 


ವುದೆಂದರೇನು (ಕಟಕ, ೨೬): 'ಮುರುಹ್ಮು; ೭.. ಕುಟಿಲತೆ; 
ಕುಹಕ; ವಂಚನೆ: ಕವಡಿನ ನುಡಿಯ ಕಡಹಿನ ಮುರುಹುಗಳ 


ನಿರ್ಮೋಹ ನೋಟದ ಹೊರಿಗೆವಾಳರು ತೋರಿದರು ಬನ್ನಾಣದೆಸುಗೆಗಳ 
(ಉ2೫. 96೬6). ೮: ಅಬ್ಬರ ; ಜೋರು; ರಭಸ: ಅದರ 
ದನಿಯೂ ಹನುಮಿಸುವ ಮುರುಹೂ ಸಲ್ಲಕ್ಷಣವನ್ನು ಸಾರುವುವು 
(ಶೆಟ್ಟ. ೦೮೦-೯): ಮುಟಿಂಗು ; ೬. ಚಿಗುಳಿಯು ಕೆಕುಳ್ಳ ಮುದ್ದೆಯು 
ತಜಿಗು ಮುಖುಂಗು ಲಡ್ಡುಗೆಯು (ರೇವಾಂಥು- ೫-೨೨೫)- ಮುಜುಕ, : 
೧. ಕೆಮ್ಮುಗಿಲ ತೆಳ್ಳೊರೆಯ ಮಲ್‌ಯೊಳ" ಮಿಜುಪ ಸಂಜೆವೆಅಕಿಯ 
ಮುಖುಕಮಂ ಮೆಣಕಿದುದುತಿಕುಟಿಳಕಿಂಶುಕಮುಕುಳಮಂಜರಿಯನೆಜನಿಯಿಸಿ 
ರುಜಿಸುವ. ನಿಶಿತಖರನಖರಮಂಜರಿಗಳೊಳು (ರತು: ೦೦-೫8). ೨. 
ಮುಕದ ಮೆಲ್ಲಿನ ಭಂಗಿಯ ನೆಅವಿನೊಳಿವೆ ಮಿಗಿಲವರ್ಕಮೆನೆ ಭರತನ 
ರಣೆ ಅಕಮನೆ ಪಡೆದು: ಚೆಲ್ವಿಂ ಮಜಸಿದುವುದ್ಯಾನಲತೆಗಳಂ ವನಲತೆಗಳ್‌ 
(ಆಂಫ. 0೦-8೩): ಹುವದ ಭಾವದ ಮುಜುಕದ. , , ಚೆನ್ನೆಯರಂ ತಂದಾ 
ವಿಭುಗೆ ತೋಟ (ಫಹ್ಕಾಸ್ತ್ರ. 9-16); ಸೆಜಿಗನಮರಿಸುತೊಯ್ಯನೊಯ್ಯನೆ 
ಮುಚ್ಚುಕ ಮಿಗೆ ಕಾಣಿಸುತ ಬಂದಳು ರಾಮುನಿದೈಡೆಗೆ (ತೊರರಾ, ೩-೪-6): 
ಮುಜುಕ ಮುನಿಸು, . , ವಿಡಾಯವನ್ನೆಲ್ಲಿ ಕಲಿತಳೆಂದು : ಬೆಆಗಾಗಿ ತಲೆ 
ದೂಗುತಿದ್ದ (ಕಂತ: ೯-000), ೭. ಅಅಸಿಯಿರೇ ಸಮವರ್ತಿದೂತನ 
ಮುಜುಕವನು ನೀವೇಕೆ ನಿಮ್ಮನು ಮಖಜಾದಿರೆ (ಕುನ್ಶಾತ- ೦೯೨೪೪, ೮, 
ಮೆಜಕಿದುದಿದಿರಲಿ. ನಿಖಳ ನದಿಗಳ ಮುಂಜುಕವನು ಮಸುಳಿಸುವ ಮಸಕದೆ 
ನಿಜ್‌ಸಿನಲ್ಲಿ. . . ಗೋದಾವರಿ (ಕೊರರಾ. 8-0-9೭). ೯. ಅಂದ; ಸೊಬಗು: 
ಮಧುರಕಟಾ ಕ್ಷವೀಕ್ಷಣದ ಮೂರನಯ್ಯನ ಮುಜುಕವೆನ್ನನು ಮಾಜುಗೊಳಲೀ 
ಲೋಕಗತಿಯನದಾರು ಬೆಲ್ಲರು ($೪: 00-೩೦-೨೦). ೧೦. ವಿಕಾರ 
ವಾದ ಬದಲಾವಣೆ,- ಮಾರ್ಪಾಟು : ನುಡಿ ತಡವಪ್ಪುದೊಂದು ಮೊಗ 
ದೊಳ್‌ ಮುಜುಳಂ ದೊರೆಕೊಳ್ಳುದೊಂದು . , . ಕಳ್ಳುಡಿದವರರದಂ 
(ಶಂಶಕಾ- ೨-೪೪). ೧೧. ಹೆಮ್ಮೆ; ಅಭಿಮಾನ. : ಸ್ವಾಮಿಕಾರ್ಯದ 
ಹೊಜ್‌ಗೆಯೂಳ್ಳ ನವಾಯ ಬಿರುದಿನ ಪಬಜುಕವಳ್ಳ ಭಟಾಳಿ ನಿಲುವುದು 
ತಡೆವುದರಿಭಟರ (ಕುಪ್ಶಾಸ- ೨3-3೬). ೧೨. ಕೆಚ್ಚು; ಪೌರಂಷ ; : ಬೆಣ. 
ತನಗ್ಗದ ಮಾಗಧ್ಯೇಂದ್ರನ'  ಮುಜಾದ ಮುಜುಕಕೆ ಭೀಮನು 
(ಕಂವ್ಮಾಸೆ- 00-33): ಉಟುವ ಬಾಲವ, ಬೆಳೆಸಿ ದಾರಿಯ ತೆಅಹುಗೊಡದೆಡೆ 
ಯೊಡ್ಡಿ ಮನುಜನ ಸಿಜುಕವನು ತಾ ಕಾಂಬೆನು (:ನ್ಮಾಣ.೬ಂಇ: ೦೦-೦೪). 
೧೩. ಹೆಚ್ಚಳ; ಆಧಿಕ್ಕ: ಕಣ್ಣೆ ಸದರನೇಜಾಲಿಂ ಮಂಜುಕದಿಂ, ಬೆಟಿ 


ಮುಜುಕ್ಕು 


ದೊಪ್ಪವ ಕಬ್ಬ್ಬದೊಂಂಟದಿಂ. , . ಒಪ್ಪುಗುಂ (83. 1 8-೩; 1253) 
೧೪. ಗತಿ; ಚಲನೆ: ಮುಖುಕವ ಬಲಿದು ಮಫೆಯನೆತ್ತಿ ಮಡಸನ್ನೆ 
ಯರಿಸುತ ಎಧು ನಡೆಸಿದನು ಕುಜುವಜ್ಜಿಗಳ ಫಣಘಣನಿಟ್ಟು ಬೇಜಗೊಂದು 
ಮುಖುಕದಿ ನಡೆದುದಾ ತುರಗ (ಕರತ- 3-೩): ೧೫: ಪ್ರೀತಿ: 
ಒಲವು: ಮುಜುಕದೊಳಗೆ ಮೈಯೊಡೆವಂತೆಯಮರ್ದಪ್ಪಿ (ಶಾಕ, ೩-೮೪): 
ಹಣವ ಕಂಡರೆ ಮುಜುಕ 'ಹೆಣನ ಕಂಡರೆ ಮಕ (4ರ, ೦೩೪. ೧೬. 
ನಿಮಿರಿರುವಿಕೆ; ಸೆಟಿದಿರುವಿಕೆ : ಬಿಟ್ಟ ಕಣ್ಣುಂ ಬಿಗಿದ ಮೊಗಮುಂ 
ಮನೆಪೆ ಮುನಿಸುಂ: ಮೆಯ್ಯ ಮುಲುತಮಂಂ (ಅರ. 5-6 ಐ). 
ಮುಣುಗ : ೨. ಅಪ್ಸರಸೆಯರು: ಸಂಗಡಿಸಿದರು,. . ಸಡಗರದ 
'ಮಖಜುಗದಲಿ ' ಮೆಜ್‌ದರು ಬಳಸಿ ಸುರರಿಪುವ (ಏಿಠಾಗ- tal). 
ಮುಜುವು : ೧೩. ನೃಪಸುದತಿ ವರಗಾಂಧಾರಿ ಮೊದಲಾದಖಳ ರಾಣಿ 
ಯರು ಮುದದ ಮುಜುವಿನಲಿವರ ತೆಗೆದಪ್ಪಿದರು (ಕುಲ: 6-00). 
ಮುಜುಹು : ೨. ಅನುಚಿತಕಾರಣಂಗಳು ತಡಬಡಂಗಳು ತಪ್ಪುಗಳು 
ಮುಂಡುಗಳು 'ಮುಲುಹುಗಳು (0ಸಫು. ೪೦-೬3). ೧೦. ದಶವದನ 
ಕದನ ಕೈಯಲಾಬೆಯ ವದನವನು ನೋಡಿದನು ನೋಡಿದುದಖಳ 
ಖಳನಿಕರ ' ನದುಳುನಗೆಗಳ ಮೊಗದ ಮುಜುಹಿನ ವದನದರೆಮುಸುಕು 
ಗಳಲಿದ್ದುದು (ಕರಣ. ೩-೭-೦೩). ಮೊಳಿಕ್ಕು : ೩. `ಹರಿದುಹೋಗು 
ವುದಲ್ಲಿಗಾತನ ಮೊಅಕೆ ಮುಅಯದಿರವನ (8ರ. ೯-೨). 

[.<" ಮಂಳುಕ್ಕು. / ತಮಿ, ಮುಲುಕು, ಮುಜುಕ್ಕು: ತುಳು. 
ಮುರ್ತುಪ. ಮುರ್ತಾಮ; ತೆಲು, ಮುಕರಮು, ಮುರುವು, ಮುರ್ವ] 

ಮುಕ್ಕು "ಮುಟ್‌ಕು' ನೋ. 

ಮುಖುಗ " ಮುಜುಕ್ಕು ' ನೋ. 

ಮುಖುದೊಂಡೆ (ನಾ). ಒಂದು ಬಗೆಯ ಸಸ್ಯ : ಮು [೩೪೫೦- ಮರು 
ದೊಂಡೆಯೆಳೆಯ ಬೇರಂ ಮೇಣ್‌ ಸೌವೀರದೆ ನಸ್ಕಂಗೆಯ್ಯೆ ನಿವಾರಿಸುಗುಂ 
ಮೂಗಿನರುಸೆಯಂ. (ರೋಕೋಶ- 6-60). [ಮಂಜ 4 ತೊಂಡೆ ] 

ಮುಲನುಯ್‌ (ನಾ). ಒಂದು ಸ್ಥಳದ. ಹೆಸರು (?) : ಕನ್ನರಂ 
ಸಿನ್ನವಾಡಿ ಸಾಯಿರಮಂಮನುತ್ತರೋತ್ತರಂ ಸುಖದಿನಾಳೆ ಮುಜುನುಯ್ಯಂ 
ಜ್ಗಾಃ ನಶಿವಭಟುರದ್ದೇ ೯ವೆ]ಭೋಗಮಾಳೆ ಆಯ್ದಣ ಗಾವುಣ್ಣನಾಗೆ (ಸೌ?ಇಇ- 
2ಸ-1, ೩೦-೭ ; 991). [21 

ಮುಜುಮಟಸ್ಕಿ ? (ನಾ). (?) : ನೊಳಮ್ಬಾಣಿಮಹಾರಾಜರು ಮುಲು 
ಮಲಕ್ಕಿವಿನ ಕಾಳೆಗದುಳೆ ಇಜದಡೆ (ಬಳೆ. ಸ, ಶಾಗೇಶ- ೬೨-೪; 
1.001): [21 

ಮುಜುವ ? . (ನಾ). ಒಂದು ಬಗೆಯ ತೆರಿಗೆ (? ): ಈ ಧರ್ಮಃ 
ಮುಜುವ ಮಾಲು ಸಲ್ಲದು % ಮುತ್ತುವ ಬತ್ತೆ ಸಲ್ಲದು (43: 2೫-1೩, 
wes ; 1072). [21 

ಮುಲವು " ಮಂಟುಕ್ಕು "ನೋ. 

ಮುಖುಹು ` ಮುಲಿಕ್ಕು ' ನೋ. 

ಮುಟುಂಕು ' ಮುಲುಂಗು' ನೋ. 

'ಮುಟುಂಗಿಸು, ಮುಣುಗಿಸು, ಮುಳುಂಕಿಸೆ. ಮುಳುಂಗಿಸು, ಮುಳು 
ಕೆಸು, ಮುಳುಗಿಸು, ಮುಟುಗಿಸು (ಕ್ರಿ). ೧. ನೀರು, ಎಣ್ಣೆ 
ಮುಂತಾದ, ದ್ರವಪದಾರ್ಥಗಳಲ್ಲಿ ಅಡೆಗ್ಳುವಂತೆ ಮಾಡು. - 
ಮುಳುಗುವಂತೆ ಮಾಡು. ೨. ತಲ್ಲೀನಗೊಳಿಸು; ಮೆಗ್ಗವಾಗುವಂತೆ 
ಮಾಡು : ಒರ್ಬರೊರ್ಬರನಪೂರ್ವತರಕ್ರಿಯೆಯೊಳ್‌ ಮುಲುಂಂಗಿಸೆತ್ತಮೆ 
ಬರುತಿರ್ದರಿಂತು ಕುಸುಮಾವಳಿದೇವಿಯುಮಾ ನರೇಂದ್ರನುಂ. (ಕುರ. 
೦೪-೨). ಮುಣುಗಿಸು: ೧. ಭಕ್ತಂ ನಿಂದಂ ನಿಂದಿರೆ , . 
ಗಿರಿಜೇಶಂ ಕೊಂಡದೊಳಗೆ ಮುಣುಗಿಸುವುದೆನುತ್ತಂ ಕೊಂಡೆಮ್ಮಲ್ಲಿಗೆ 


೭೩೧೬ 


ಮುಲುಂಗು 


ಬಪ್ಪುದೆನ (ರಣ. ಶೇ. ೨೨೮-೩3) : ಘೋರಕರ್ಮಾಶ್ರಯದ 
ಪಂರಾಮರದೊಳು ಮುಣು[ಕಕಾಂ. ಣಿಳು]ಗಿಸುವೆನೆಂಬ ವಿಚಾರವಿಂತಿದು 
ನಿನಗೆ ಧರ್ಮವೆ (084: ೩-೪). ಮುಳುಂಕಿಸು: ೧. ಗಂಡಿಗೂ 
ತಾಪಸನವರನೊಡಗೊಂಡು ಬಂದತಿಪೊತಜಲದಲಿ ದಂಡಮಂ ಪಿಡಿಯಿಸಿ 
' ಮುಳುಂಕಿಸಲು (034. ೨೬-೩೩). ಮುಳುಂಗಿಸು : ೧. ತಿರುನಾಳ್ಟೋ 
ವರನೊಡಗೊಂಡೊಲವಿಂ ಹರುಷುಗೊಂಡಾ ಕೊಂಡದೊಳೊಲವಿಂ 
ತಂದು  ಮುಳುಂಗಿಸಿದಂ... ನಂದೀಶ 
೨೨6-೩೪೯) ; ಕೊಂಡಾಡುವಬಿಳದೇವವ್ರಜವನಾಕ್ಷಣಂ 
ಕೃಪಾಬ್ಭಿಯೊಳ್‌ ಮುಳುಂಗಿಸಿ, (404. 0-0). ಮುಳುಕಿಸು ; 
೩. ನಾಟುವಂತೆ ಮಾಡು ; ಒಳಹೊಗಿಸು ; ರಕ್ಕಸರಾಯ ಬಲ. 
ರಾಮನೆದೆಯೊಳು ಮುಳುಸಿದನು ಕೂರ್ಗಣೆಯ (ಕೋಷತ- ೪-8೩). 
೪. ಇಲ್ಲವಾಗಿಸು ;' ಕಾಣದಂತೆ ಮಾಡು ; ಮರೆವಣಚು': ತೀಕ್ಷ್ಣ 
ಸಂಕಟದಿಂದ ಏರ್ಪಟ್ಟ ಹೃದಯಮಣ್ಮಲದ ನೆತ್ತರ್ಗಾಯಗಳನ್ನು ಮುಳುಕಿಸಿ 
ಗುಣಮಾಗಿಸಿಕೊಂಡು ನರಕಕ್ಕೆ ದುಢುಮ್ಮನೆ ಧುಮ್ಮಿಕ್ಕಿಬಿಡೋಣ (a4: 
೪೬-0೪), ಮುಳುಗಿಸು ; ೧. ಭಂಗಿಯೊಳರಾತಿಬಳೆಟೆತು[ರಂಗ]ವ 
ಮುಲ್ಲಸಿತನಿಶಿತ[ವರ]ಧಾರಾಸಂಗಮಜಲದೊಳ್‌ ಮುಳುಗಿಸುವಂಗಂ ಕೊಟ್ಟಿ 
ಗನುದಗ್ರನುಗ್ರಾಜಿಗಳೊಳ್‌ (4943: 31- ೪0-೬೪ ; 960) ; ಪ್ರಳಯ 
ದಲಿ. .. ಸಕಲಜಲಧಿಗಳೇಕರೂಪದಲಿ ಧರೆಯ ಮುಳುಗಿಸಿ (ಪಾ 
9೪-೦೮) ;. ಈ ಭವಸಾಗರದಿ ಮುಳುಗಿಸದೆ ರಕ್ಷಿಸು (ಹಣ. ೨೩) ; ವೆಂಕ 
ಮ್ಮನು - . , ಕೊಡವನ್ನು ಭಾವಿಯೊಳಗೆ ಬಿಟ್ಟು ಹಗ್ಗವನ್ನು ಹಿಡಿದು 
ಕೊಡವನ್ನು “ಮುಳುಗಿಸುವುದಕ್ಕೆ ಅಲ್ಲಾ! ಡಿಸುತ್ತಿದ್ದೆರು. (ತೊಗಾಳ್ಮ. ೨೨೨) 
೪. ಮುಳುಗಿಸಿದುದಾ ಖಳನ ಮೈಗತ್ತಲೆ ದಿವಾಕರಬಿಂಬವನು (ಕೊಂ. 
೩-0-9). ೫. ನೀರಿನಲ್ಲಿಡು. ; ನೆನೆಹಾಕು ; ವಿಷದ ಕುಂಬಳಕಾಯಂ 
ತಂದದಂ ಅಸಮಬಹುತೀರ್ಥದಲಿ ಮುಳುಗಿಸೆ ವಿಷವೆಂಬುದು ಹೋಗಿ 
ಸೀಕಾಯಹುದೇ (೫ ಕಸಂ. ೨3-3೯); ಕಟ್ಟಿಗೆಯ ಅಕ್ಷರಗಳನ್ನು ಕೆತ್ತಿಸಿ, 
ಅವನ್ನು ಒಂದು ತರದ ಜಿಗಟನ್ನ ರಸದೊಳಗೆ ಮುಳುಗಿಸಿ (ಮಂಂಿಯ: $. 
೪-30೬). ' ೬: ತಲೆಯನ್ನು ನೀರಿನಲ್ಲಿ ಅದ್ದಿ ಸ್ನಾನಮಾಡಿಸು : (). 
೭ (ಆಲಂ) ಧ್ವಂಸಗೊಳಿಸು ; ನಾಶಮಾಡು :' ಖಾನರು . . 
'ಚಂದಾಸಾಹೇಬರ ಫವುಜು ಯಾವತ್ತು ಮುಳುಗಿಸಿದರು. (ಕಾಶೇಂದ್ರ- 08) ; 
ಕೆಲವರಿಗೆ ಒಳಿತು ಮಾಡುವದಕ್ಕೋಸ್ಕರ . ಕೆಲವರಿಗೆ ಮುಳುಗದಂತೆ 
ಆದೀತು (ಸೂಯ, 8. ೩-003). ೮. (ಹಣ, ಅಸ್ತಿ ಮುಂತಾದು 
ವನ್ನು) ಒಳಹಾಕಿಕೊಳ್ಳು ; ಸೂರೆಹೊಡೆ ; ನನ್ನ ಹಣ ಮುಗಿಸು 
ತ್ತಾನಂತೇನು ? ಬ್ರಹ್ಮಲೋಕಕ್ಕೆ ಹೋದರೂ ಬಿಡಲಿಕ್ಕಿಲ್ಲ (ಮಂಕು 
060) ; ಕಂಡವರ ಗಂಟನ್ನು ಮುಳುಗಿಸಿ ಆ. ಹಣವನ್ನು ದಕ್ಕಿಸಿಕೊಳ್ಳಲು 
ಸಾಧ್ಯವೇ? (ರಂ). ೯. ಆವರಿಸು; ಕವಿ: ಮುಸುರು ; 
'ಬೊಬ್ಬಿಜ್‌ದುದಾ ` ಸೇನೆ ನಿಮುಷಕೆ ಮಬ್ಬು ಮುಳು[ಣಣ. ೪]ಗಿಸಿತೀ 
[ಣಾಕಾಂ- ಮುಸುಂಕಿದುದೀ] ಬಲವನು (ಕನಕ. 54-30): ಮುಲುಗಿಸು : 
೧. ಯಮನೆಂಬ ಸೋರೆಮೊಗಂ ಬಂದು ಮುಲುಗಿಸಲ್ಪನ್ಮಜಳಧಿ 
ಯೊಳ್‌ ದೇಹಬಹಿತ್ರಮದೊಡೆಯೆ ಜೈನಮೆಂಬು ಪ್ರಮಾದವೆಗೆಯನೆ 
` ಪಿಡಿಯದವನಡಿಗಿಬಾಗುಂ (ಸಮತ. ೦೬.೬೩). ೭. ಕೊಂಕಣಿಗರಿವನ 
ಖಡ್ಗದ ಕಂಕಣಮದೆ. ನಮ್ಮನೆಲವೊ. ಮುಬುಗಿಸುಗೆನುತಂಂ ಭೋಂಕಲ್‌ 
ಕೆದಜುವಿನಂ ನಿಶ್ಶಂಕಂ ಪರಿಯಿಟ್ಟನಲ್ತೆ ವಿನಯಾದಿತ್ಯಂ [Cs 
೨೭೨-೦೦೦೭). [ಮುಲುಂಗು 4+ ಎ ಇಸ್ಮು] 

ಮುಟಿಂಗು; ಮುಣುಂಗು, ಮುಣುಗ್ಗು, ಮುಳುಂಕು, ಮಂಕುಂಗು, 
ಮುಳುಕ್ಕು, ಮುಳುಗ್ಳು, ಮುಟುಂಕು, ಮುಚುಕ್ಕು, ಮುಜುಗು, 
ಮುಬ್ಕು, ಮುಟ್ಗು (ಕಿ)-* ಓ. ನೀರು ಮುಂತಾದ ದ್ರವ 


(wm ce. 
ಖಂಡಪರಶು 


ಮುಟುಂಗು 


ಪದಾರ್ಥಗಳಲ್ಲಿ ಅಡಗು : ನೆತ್ತರ ಕಡಲ್ಲಳೊಳ್‌ ಮಿಳಿರ್ವ ಪಟವಿಗೆಗಳ್‌ 
ತಲೆದೋಟ ಮಂಟುಂಗಿದ ರಥಂಗಳುಂ - . . ಪಂದಲೆಗಳುಮಗುರ್ವುಂ 

ಎ. ರೌದ್ರರಸಂಗಳಂ ಪುದುಂಗೊಳಿಸೆ (ತಂಶಶಾ, 00-00೬ ಐ) ; 
ಇಂತಿವು ಚಿತ್ತಸುಖಾನುರಾಗಮಂ ಬಗೆಗೊಳಿಸಲ್ಕೆ ಕೂಡುತತಿಸೌಖ್ಯಸುಧಾಂ 
ಬುಧಿಯೊಳ್‌ ಮುಟಾಂಗಿದೆರ್‌ (ರಕಕು- ೦-೬). 
ನೆನೆ; ಒದ್ದೆಯಾಗು : ಅಂತು ನೋಡಿ ಬೆವರೊಳ್‌ ವ: 


ಗುತ್ತುಂ ವಿಷಾದಮನವಲಂಬಿಸಿರ್ಪದುಂ (೫ರ. 36೪). 
ಯನ್ನು ನೀರಿನಲ್ಲಿ ಅದ್ದಿ ಸ್ನಾನಮಾಡು, -ಮಾಯು: ನೀರೊಳಗೆ 


ಮುಟಗುವರಂತೆ ಮೂಗಂ ಮುಂಚ್ಚಿಕೊಳ್ಳುತ್ತುಂ (ರನರ್ತಿಮ್ಮ - ೪-೭೭), 
೪. ತಲ್ಲೀನವಾಗು ; 'ಮಗ್ನವಾಗು : ಚಿಂತೆಯೊಳ್‌ ಮೂಡಿ 
ಮಂಟುಂಗಿ ತನ್ನ ಮನದನ್ನರೊಳಂ ಮೊದಲಾಗಿ ಕನ್ನೆ ಮಾತಾಡದೆ ಜಾನಿಸು 
ತ್ತಿರಲು (ಉದಂಉ, ಒಲಿ. ೫. ಕವಿ; ಆವರಿಸಿಕೊಂಡಿರು:: 
ಅಮೃತಾಸಾರದಿನಾ ಪ್ರದೇಶಮನಿತುಂ ತೇಂಕಾಡಲಲ್ಲಿರ್ದರೆಲ್ಲದುದೇನೋ 
ಕವಿತರ್ಪದೀಗಳೆನುತಂ ತಳ್ಳೊಯ್ವ ತಣ್ಣಿಂದಮೆಯ್ದೆ ಮುಟುಂಗುತ್ತಿರಲ್‌ 
(now. ೬೩೦೦). ಓ. (ಆಲಂ) ನಾಶವಾಗು ; ಹಾಳಾಗು ; ಕೆಡು: 
ನಾಂ ನಿನ್ನನೆ ನೋಡಿ ಶೋಕಮನಡಂಗಿಸಿ ಬಾಲಕ್ಕಿಯೆ ಲೇಸೆನುತ್ತಮಿರ್ಪನ್ನೆಗ 
ಮಮ್ಮ ' ನಿನ್ನನೊಡಗೊಂಡು ಮುಲುಂಗುವ ಕಾಲಮಾದುದೋ 
(ಕಾದಂ: 060), ಮಂಣುಂಗು ; ೧. ವಾಗೀಶ್ವರದೇವರಂ 

ಸಮುದ್ರದೊಳಗಿಕ್ಕುವುದುಂ.. . . ಮುಣುಂಗಲೀಯದೆ ವರುಣಂ ಬಂದಾತು | 
ಕೊಳಲೊಡಂ (ನಾಗರ. ರೇ. ೨೬೭-೦೦). ಮುಣುಗ್ಳು ; ೧. ಅಗ್ನಿಸುತ 
ಗಜಗಂಧಮಾದನರು ಮುಣುಗಿದರು ರಕುತದಲಿ (ತೊರರಾ- ೬-೩೦-೨೦) 
ಹರಗೋಲು ತಪ್ಪಿ ಕೈಸೋತು ಕಡೆಗೆ ಬರುವ ಮನುಜ ನಡುವೆ ವ: 
ಗುವ ಪರಿಯಂತೆ (ಕರೀ. ೭-೦) ; ಮಂಜು ಸುರಿದರೆ ನಂಜನಗೂಡು 
ಮುಣುಗೀತೇ? (ಇ. ೭. ಕಾಣದಾಗು ; . ಮರೆಯಾಗು ; | 
ಅಸ್ತಮಿಸು: ನಾಲ್ಕನೆಯ ಜಾವದಲ್ಲಿ ಪಡುವಣತ್ತ ಮುಖವಾಗಿ 
ಹೊತ್ತು ಮುಣುಗುವಾಗ ಉದ್ದವಾಗಿ ಹನುಮಿಸಲು ಗುಡುಗು ಮಿಂಚಿ| 
ನಿಂದ ಕೂಡಿ ಮಳೆ ಬಹುದು (ಕ್ಕ. ೦೯-1) ; ಹೊತ್ತು ಮುಣುಗುತ 
ಬಂತು ಬತ್ತಲೆಯ ಜಗಕೆಲ್ಲ (ಕನ್ನತಾ- 3೪) ; ಹೊತ್ತು ಇಗಿತ್ತಾಗ 
ಕತ್ತಲೆ ಒಳಹೊರಗು (ರಥ: ೪-೪). ಮುಳುಂಕು; ೩. ಕೊಳನ 
ಜಳಮೈದೆ ಚೆಲ್ವ ಪಾಲ್ಗಡಲಂತೆ ಮೆಜ್‌ಿಯಲು ಮುಳುಂಕಿ ನಿಂದಮೃತದತಿ 
ಸಾಕ್ಷಾತು ಕಮಲೆ (೫3. ೪-೨) ೪: ಕೆಲಬರು ಪೆಂಕಿನೊಸಲೊಳು | 
ನೆಲಸಿದುವಂ ಕೆಲಬರು ನಯನೇಂದೀವರಪನಮೊಳು ಮೂಡಿ ಮುಳುಂಕಿ 
ದುವಂ .. 


೬ ಸಲೆ ನಯಸಂಗಳನಾಇದೆ ತೆಗೆಯಗೆ ನಿ (ಕುಮುರಾ- | 
೪-೨೪). ಮುಳುಂಗು ; ೧. ನಾಡೆ ಮುಳುಂಗಿ ಮೂಡಿದರುಲುಬಿ! 


ತುಳುಂಕಿದರೆಂಬುವಂ (ತಾರೆ. ೪-೨೭) ; ಜದದಿನುಷಃಕಾಲವೃಷು ತವೆ 


ಕದಡಿದುದೆನಿಸಿ ಮರ್ಬುವೆಳಗಂ ತಳೆದೊಪ್ಪವ: ಬಾಂಗೆಜಕಿಯೊಳ್‌ 
ವೂಂಗಳ್‌ ತವಕದೊಳೆ, ಮುಳುಂಗುವಂತಡಂಗಿದವಾಗಳ್‌ 


[CS 
3-03). ೩. `ತನುವಿಡಿದ ಜರೆಯನೋವದೆ ತೊಳೆದು ಳೆವತೆ 
ಕೊಂಡದೊಳು ಫಳಿಲನೆ ಮುಳುಂಗಿ ನಿಂದಿರ್ದು (ಕುರ. ರೇ. 38-00).1 
೪. ಕೇಳಲೊಡಂ ಕಿವಿ ಸವಿಯೊಳಗಾಳದೊಡಂ ತನ್ಮನಂ ಮುಳುಂಗದೊಡಂ 
- ೬» ಅದು ಸೆತೃತಿಯೇ (೧೪. 0-20) ; " ಸಂತತು ಶಿವಭಕ್ತಿಸಿರಿಯೊಳು. 
ಮುಳುಂಗಿರ್ದ (4೫ರ: ಕೇ. ೨೯-೬): . ಮುಳುಕ್ಕು ; ೧. ನವರುಧಿರ 
ಧಾರೆಯೊಳ್‌ ಮುಳುಕಿದರೇ ಪೊಳೆಕಿದರ್‌ (ತಂತ್ರ. ೨೬-೦೪ ; ಮೂಡಿ 
ಮುಳುಕಿ ಮೋಹರಸದೆ (ಕನ. ೦೦-೩೦). ೮. ಮುಚ್ಚಿಹೋಗು: 


ಹುದುಗಿರು: ತುಂಬಿ ತುಳುಕಂಡಿದಷದೆಯ್ಯನ ಲಂಬಭಶರವಿದೆನುತ] 
ಮಾಣೇನೆಂಜಿನೈ ನಿಮ್ಮಾಣೆಯಿದೆ. ತಲೆ ಮುಳುಕ[ಕಾಕಾ9- ಗ]ಲೆಅಕಿದೆ 


೭೩೧೭ 


೩5. 


40 


ಮುಟಿಂಗು 


(ಬಸಫು- ೩೯-೦೭). ಮುಳುಗು: ೧. ಕಾಯದಿರ್ದ್ವಾತನಃಕಲ್ಪಾನ್ತಂ 
ಮುಃಖಾಬ್ದಿ: ಜೊಳ್ಳಾಣದೆ ಮುಳುಗುತ್ತ ಮೂಡುತ್ತಮೋರಂತಿರಿಕ್ಕುಂ 
(3728. ೫1-11" 04೮-೪0; 309) : ನಿರ್ಮಲಂ.-ನಾಲ್ಕು ಮೊಲೆ ತೊರೆದು 
ಕಟ್‌ಯಲ್ಕಿಂತೆ ಬಾಲಚಂದ್ರಂ ಮುಳುಗಿ ತೇಂಕಾಡುತಿರೆ ಕಜಿಸಿದು. (ತರೆ. 
ಠೇ. ೨೬-೦೭) ;  ಕುಮಾರಕನ ; - . ಜಾಹ್ನವಿ ತರಂಗದಿ ನೋಯಲೀ 
ಯದೆ ಮುಳುಗಲೀಯದೆ ಚಾಚದಳು ತಡಿಗೆ (ಕುಪ್ಮಾಲ- 4-೨3) -) ಆಗ 
ಅದನು ಮುಳುಗುತ್ತಾ ತೇಲುತ್ತಾ . . . ಅಯ್ಯೋ ಮುಳುಗಿದೆನು ಎಂದು 
ದೀನಸ್ವರದಿಂದ ಕೂಗಹತ್ತಿದನು (ನಂಜ. ೪-೩6): ೩. ಹಲವು 
ತೀರ್ಥಂಗಳಲಿ ಮುಳುಗಿ ಹಲುಬಿದರೆ ಫಲವೇನು ಕಾಗೆಯಂತೆ 
ಮುಳುಗೆ ಮಾಫಸ್ನಾನಫಲವು ಬಾಹೊದೆ (ಶೃರಂರ. 0-060-0) :- 
ಬಿಸಿನೀರು ಬೇಡದೆ ಹೋದರೂ 
'ಹುದಲ್ಲ ( ಕುಕನು- ೬೦): ೪. ಸೌರಾಷ್ಟ್ರ 
ಸೋಮೇಶ್ವರನ : ನಿಜವನಆ್‌ಯದೆ ಮುಳುಗಿದರಲ್ಲಾ ಮುಪ್ಪುರದಲ್ಲಿ 
(ಆದನು 09-೩0); ಭ್ರಾಮಕದೊಳೀ ವಿಷಯಸೌಖ್ಯದ ರಾಮಣೀಯಕದೊಳಗೆ 
ಮುಳುಗಿ ನಿರಾಮಯನು ಪರ ತತ್ವಮಯನಚ್ಛುತನು ತಾನಾದ (ಉತ. 
೭); ನೀನೇನೋ ಅಗಾಧವಾದ ಯೋಚನೆಯಲ್ಲಿ ಮುಳುಗಿದ್ದೆ 
(ಉನೂನೆ: ೧ಂ೬). ೫. ಹಳವಿಗೆಯ ಸೀಗುರಿಯ ಚಮರಾವಳಿಯ 
ವಿಮಳಚ್ಛತ್ರಪಂಕ್ಷಿಯ ವಳಯದಲಿ ನಭ ಮುಳಳುಗೆ ಮುತ್ತಿತು ಸೇನೆ 
ರಿಪುಭಟನ (ಕುನ್ಮಾರ್ರೋ. ೩-00). ೭. ಮೆಲ್ಲ ಮೆಲ್ಲನೆ ತರಣಿ ಮುಳುಗಿದ್ದ 


_ಪಡುಗಡಲೊಳಲ್ಲಿಗಲ್ಲಿಗೆ ಮೂಡಿದುವು ಸಂಜೆದಾರಗೆಗಳು (ಕೈಬರಾ- ೨೬-೩); 


ಅಪೂರ್ದನು . . .- ಮರಳಿದಾಗ ಹೊತ್ತು ಮುಳುಗುವುದರಲ್ಲಿತ್ತು 
(ಶಾಂತಿ. ೪). ಲೆ. ಉಲ್‌ ಹಿಮಂ ನೆನೆವ ಮನವಂ ಮುರುಂಟಿಪುದಯ್ಕೊ 
ತಜಸೆಲಲು ಮೂಗುವರೆ. 'ಮುಳುಗುಗುವೆಳೆಮುಣಲಯ್ಯೊ (ಸನಂತ-೪-030); 
ಮುನಿಜನಕೆ ಮೈಯಿಕ್ಕಿದನು ಮುಳುಗಿದನಕ್ಷತೌಘದಲಿ (ಉದಕ. ಇ. 
೯. ನಾಟು; ತೂರು; ಒಳಸೇರು : ಅಲಗಿನೊರಸೊರಸಿಲ್ಲ ಕೈ ಮೈಗಳಲಿ 
ಮುಳುಗಿದ ಬಾಣವಿಲ್ಲಿ (ಕುಕ್ಕಾಊೀ-೩-೩5);ಮುಳುಗಿರ್ದಂಬನುಗಿದನು ಮನದ 
ಮುಖುಕದಲಿ (ತೊರಣ. ೩). ೧೦. (ಆಲಂ) ಸಾಯು; ಮರಣ 
ಹೊಂದು : . ವಿಷಮವಿಷದಲಿ ಕಟ್ಟಿಹಾಯ್ಕಲು ವಿಷಕೆ ಮುಳುಗದೆ. 
ಯೆಸೆದು ನಂದನು ( ಂ18- ೪೯-೩೯) ; 'ಕೇಡಿಗನು ಕುರುವಂಶಕೆದಿಳೆ. 
ಯಾಡುವುದು ತನ್ನೊಬ್ಬನನು ನಾ ಮೂಡಿದೆನು ನೆಟ್‌ ಮುಳುಗಿದೊಡೆ 
ಕುಲಕೆಲ್ಲ ಲೇಸು (ಕಣಕ. ೨೦). ಮಂಟುಂಕು ; ೧. “ಮುಲುಳು, 
ಮುಟುಂಕು-ಜಲ ನಿದುಜ್ಜನೇ” (ಕಮರ) $ . ಸುದತೀ ಮತ್ತತಿ ಕಣ್ಣೊಳಂ 
ಮನದೊಳೆಂ ತಾನಿರ್ಪನಿರ್ದೇೆಂ ಮುಚುಂಕಿದನಿಲ್ಲಶ್ರುಜಲಂಗಳೊಳ ಪುದಿದ 
ಪೃತ್ಯಾಮಾಗ್ನಿಯಿಂ ಬೆಂದನಿಲ್ಲ (ಉನ್ಕಸಾ. 36೭). ಸಿ. ತಿಮಿರಾಧಮ 
ವರ್ಣಸ್ಪರ್ಶಮಾ ಪ್ರದೋಷದೊಳೊಡರ್ಚೆ ರಜನೀಸತಿ. ಚುದ್ರಮಯೂಖ 
ಮಹಾಹ್ರದದೊಳಗೆ ಮುಬುಂಕಿದಳಾದವಂಬರಂಬೆರಸಾಗಳ್‌ (ಕಾಡ್ರಥ- 
6-40) ; ಪೊಳೆವೆಳೆವಾಳೆ ಚುಂಬಿಸಿಫಟುಂಕಿರಲಂಜದಳೆ (ಕನಂಪು- ೭-೩೭)- 
೭. ಕರು ಪೆಗಲ ಬಿಣ್ಣಿಂ ಜೋಲ ಬಾಲಂ ಮುಲುಂ[ಣಾಕಾಂ- ಬ0]ಕಿರೆ 
೬ ೬೬ ಪೆರ್ನೊರೆ ಸೂಸುತ್ತಿರೆ ಭೀಕರಂ ಸೊಗಯಿಸಿತ್ತುತ್ಕೇಕರಂ ಸೂಕರಂ 
(ತಂಡ್ರತಿ: 3.೬೦): ಮುಲಟುಕ್ಕು ; ೧. “ ೨, ಮುಬುಂಕು-ಜಲ 
ನಿಮಜ್ಜನೇ” (ಊರಾ); ಅಮೃತಕರನುದೆಯದೊಳ್‌ ಬಳೆದಮೃತಃರ್ಣವ 
ಲಹರಿಯಿಂದ ವೇಳಾವನಮಾಳೆ ಮುಲುಂಕಿದಂತೆ ಬನಮಾ ಸಮುದಾಯದ 
ಶಾಂತರಸದೆ ಮುಟುಕಿದುದರಸಾ (ಅನಂತ. ೩-೩೨). ಮುಲುಗು : ೧. 
ಸಂಸಾರಮೆಂಬ ಸಮುದ್ರದೊಳ್‌ ಮುಲುಗುತ್ತಿರ್ದೆನ್ನಂ ಮುಚುಗಲೀಯ 
ದೆತ್ತಿಂ (ಕತ್ಮಾರಾ- 04೬-೨೫೬) ; ಎನಿತು ಪರಿಗ್ರಹದ ತೊಡರ್ಪನಿತೆ ಮನೋ 
ದುಃಖವುದಅ ಕುಂದೆನಿತು ಮನಕ್ಕನಿತೆ ಸುಖಿಮೆಂಬುದಂ ನೆಟ್ಟನೆ ತಿಳಿದಂ 


ಮುಟುಂಗು 


ಜನ್ಮಜಲಧಿಯೊಳ್‌ ಮುಲುಗುವನೇ (ಅಂತಿ: ೩-೬೨); ಜಳದೊಳ್ಳೀನಿರ್ಪ| 
ವೊಲ್ಲೀಂ ಕೊಳದೊಳೆ ಮುಲುಗಿರ್ದಕ್ಕಟಾ ಕೋಡಸೇಡಿಂಗೊಳಗಾದೈ 
(ಊಾಯು- ೭-೦4): ೨. ಬೆಮರಿಂ ಮುಲುಗಿದಪೆಂ ಸಂಭ್ರಮದಿಂ ಬಿಬ್ಬಪ್ಪೆನರಸ 
ಕೈಗುಡು ನೀಂ ಬೇಗಂ (ಉದಂಣ- ೩೬): ಹ. ಕೊಂಡಾಡಿದವಂ ಕೋಟಿಯಜ್ಜ. 
ಫಲಯುತಂ ಮುಲುಗಿದವಂ. ಮೋಕ್ಷಾತ್ಮಕಮೆನಲಸಮಮಹಿಮೆಯ೪ 
ತಳೆದು ಪರಿವ ತುಂಗಭದ್ರಾನದಿ ವಿರಾಜಸುತಿರ್ದುದು (ಉರ್ಕಲಿ. ೩-೬೦ ವ). 
೪. -“ಮುಟುಗು-ನಿಮಗ್ಗೇ"* (ಕಮರ). ೭. ವಾರಿಜನಾಥನನಾಥನಾಗಿ 
ತೊಟ್ಟಗೆ ಮು[ಯಪಂ]ತೆವೋಲ್‌ ಮುಲುಗಿದಂ ಕಡುಕೆಯ್ದಪರಾಂಬುರಾಶಿ 
ಯೊಳ್‌ (ತುಶುಾ. 04-004): ಪಡುವಣ ಕಡಲೆನಸುಂ ಮಿಸುಗೆ ಮುಟುಗಿದಂ 
ಬಿಸಜಸಖಂ (ಕುಸುಶಾ-. 9-39). ೯. ಪೊಸತಲರ್ದಂಭೋರುಹದೊಳ್‌ 
ಮುಸುಂಬು ಮುಟುಗುವಿನಮೆಅಗೆ ಗಂಧಮನಾಘ್ರಣಿಸುತುವುಳವಳಿಸು 
ವಳಿಗಳ ಪಸನೋಡಿದುದಿಲ್ಲ (98. ೬-೬೬)- ಘಾಟ ೧. ಆಪತ್ವ 
ಯೋಧಿಯೊಳಗಶ್ಶಾಪತ್ತಿಂದುಳ್ಳಿ ಮುಟಸ್ಯಿ ಹಗೆ ಶರಣ್‌ ಪಾಪಹಸೆ 
ನೀಮೆ (ಕಂಕಣ. ೭-೬೦)- ೨. ಪಯಃಪ್ಲವದೊಳಗೆ ಮುಕ್ಯ ಪುರಿಪ್ಲವ 
ನೇತ್ರೆಯರಮರಕಾಂತೆಯರ್‌ ಸೊಗಯಿಸಿದರ್‌ (984. ೪-೬೦)- ಮುಟ್ಟು 
೧. ಆ ದೋಷದಿಂ ದುಃಖಿಭಾಗಿಯೆ ನೀಂ ಮುಲಟ್ಸಾದೆ ಘೋರಸಂಸರಣ 
ಪಾರಾಮರಗಂಭೀರದೊಳ್‌ (ಸುಕುರೂ- ೫-೨೪); ಜಲಂಬೊಕ್ಕು ಮಾನಂದ 
ದಿಂದೀ ಶತಪತ್ರಾವಾಸದೊಳ್‌ ಮುಲ್ಲುದಡೆ ಕುಡುಗುಮೇ ಧಾತ್ರಿಯಂ 
ಧರ್ಮರಾಜಂ (ಕುಹಾನೇ. ೦೨೪). 

ಮುಟುಮುಟುಗು, ಳುಗುಮುಳುಗು, ಮುಳುಮುಳುಂಗು 
(ದ್ವಿರುಕ್ತಿ) ) : ಬೆಳಬೆಳಗಿದುದು. ಮುಟುಮುಲುಗಿದುದು. (ಕಣ್ಗಳು. ೩೩ 
ತ್ರಯೋ); ಮುಳುಗಿ ' ಮುಳುಗಿ ಮೂಗ ಹಿಡಿಯಲೇಕೋ (2ಸವ- ೩೪೪); 
ಆತ್ಮದಾನಂದದಲಿ.ಮುಳುಗಿ ಮುಳುಗಿ ಮಿಂದು ನಾ ಧನ್ಯ (6. ೯-೩); 
ಧರ್ಮ ಸೋತಿತು! ಮುಳುಮುಳುಂಗಿದ ಹಾಗೆ ತೋರಿತ್ತು ಆ ಸತ್ಯ 
(ಸೂರ್ಡುಶಾ- ೪೬-೮): ಮುಟುಂಕಾಡಿಸು, ಮುಳುಗಾಡಿಸು, ಮುಖ್ಶಾಡಿಸು 
= ೧. ನೀರು ವಜಂತಾದ ದ್ರವಪದಾರ್ಥಗಳಲ್ಲಿ ಅಡಗುವಂತೆ 
ಮಾಡು ; ವಖಳುಗಿಸು : ಸುಮನಶ್ಕೆೈಳವನಾ ಜಿನುಭಿಷವಣಕ್ಷೀರಾಂಬು 
ಧಾರಾಳಿಯಿಂದೆ, ಮುಯುಂಕುಡಿಸಿದಂದದಿಂ  ಸಳಳೆಮರ್ತ್ಯಾಮರ್ತ್ಯರಂ 
ನೋಡೆ ನಾಡೆ ಮುಲು ಕಾಡಿಸಿದಂ (೫೦ತೀಶ್ಶ- ೦೪-೦೭೩); ಎನ್ನ ಕಣ್ಟೊಣ 
ರೈಬೀ ಮಾಂಬೊಣರಂ ಲಾವಣ್ಯ ಸ ರಸಾಂಬೂಧಿಯೊಲ್ಲೀವಿ ಮೂಡಿ ಮುಬ್ಯೂಡಿ 
ಸುವೈ (ಕೂಪ: ೪-೪೪): ೨. ತನ್ಮಯವಾಗಿಸು; ಮಗ್ಗವಾಗುವಂತೆ 
ಮಾಡು : ಸಕಳಮರ್ಕ್ಯಾಮರ್ತ್ಯರಂ -ನೋಡೆ ನಾಡೆ ಮಂಟುಂಕಾಡಿಸಿದ್ದ. 


ನವೆ: 


ಸ್ವಕೀಯರಸವನ್ನ ತ್ಯಾಮೃತಾಸಾರದಿಂ  (೫ಂೀಕ್ಕ: ೦೪-೦೬): ೩. 
ಮಾಯುವಂತೆ ಮಾಡು; ಸ್ನಾನಮಾಡಿಸಂ ; ಕಾಗೆ ತಾನೊಂದು ಬಂದೆ 


೪ರಂ ಮುಟ್ಟಿ ಮುಟ್ಟಿ ಮುಳುಗಾಡಿಸಿತ್ತುದೆಯ ತೊಡಗಿ (ಸರ್ಕರ, 3-೬೭). 


ಮುಟುಂಗಾಡು, ಮುಳುಂಗಾಡು, ಮುಳುಕಾಡು, ಮುಳುಗಾಡು, 
ಮುಳ್ಳಾಡು. ಮುಟುಗಾಡು, ಮುಟಿಸ್ಯಾಡು, ಮುಟಸ್ಗಾಡು - ೧. ನೀರು 
ವಯಂತಾದ ದ್ರವಪದಾರ್ಥಗಳಲ್ಲಿ ಮುಳುಗಿ ಏಳು : ನೊ:ಡಿದಳ್‌ 


ತರುಣಿ - ಹರುಷಾಶ್ರುರಸದೊಳ್‌ ಮುಳುಂಗಾಡಿದಳ್‌ (ಕಂಪು- ೪೭-೩೬); 
ನೀೆಯೊರ್ವಳ್‌ . . .ಅಭವನ ಕಾಯಕಾಂತಿರಸದೊಳು ಮೂಡಿ ಮುಳು 
ಕಾಡಿಯೋಲಾಡುತುಂ (೪೫8. ೨-೬೬); ಕಾಳೆಗದ ಮುಖವಾವುದೆಂದಜ*. 
ಯದ. ಹಂದೆನೃಪಂಗೆ ಒಬ್ಬ ಕ್ಷತ್ರಿಯಕುಮಾರ ಹುಟ್ಟಿ ಕಿಗ್ಗಡಲ ರಕ್ತದ 
'ಹೊನಲಲಿ ಕಡಿದು ಮುಳುಗಾಡುವ ಕೊಳಗುಳವ ಕಂಡು ಪರಿಣಾಮಿಸು 
ವಂತೆ ಆನು ಪರಿಣಾಮಿಸುವೆನಯ್ಯಾ (೧45- ೩೦೫); ರಕುತದ ಕಡಲೊಳರೆ 
ಜೀವದ ಭಟರು ಬಾಯ್ವಿಡುತ ತೇಕಾಡಿದರು ಮುಂಡದ ಹಿಂಡು ಮುಳು 
ಗಾಡೆ (ಕುಷ್ಮಾರ್ರೋ. 3-00); ರಕ್ತಮರಪೋಲ್ವ ಲಾಕ್ಷಾದ್ರವದೊಳು ಜೊದ್ದಣ 


೭೩೧೮ 


4s 


ಮುಲುಕ್ಕು 


ಬಾವಿಯಂ ತೀವಿದೊಡದಳೊಲ್‌ ಪೊಕ್ಕು ಮುಲುಗಾಡಿ '[೫೫ಂ- ಓಲಾಡ್ನಿ 
ಮುಕ್ಕುಳಿಸಿ ನೋಡಿ (೫ 09); ನೊರೆನೆತ್ತರೊಳ್‌ ತೀವಿ ತನ್ನ 
ತಾಯ್ಗೆ ನೀರಿಬಯಲುಂ ತಂದೆಗೆ ನೀರ್ಗುಡಲುಮೆಂದು ಮಾಡಿದ ಸೈಮಂತ 
ಪಂಚಕಂಗಳೆಂಬ . ಪೆಸರ ಪೆರ್ಮಡುಗಳೊಳಗೆ ಮೂಡಿ ವಣಬ್ಯಾಡಿ 
(ಗರಾಯು. ೩-೨೯ 5); ವಿಸ್ಮಯಾಂಬುರಾಶಿಯೊಳ್‌ ಮುಚ್ಚಾಡಿ (ತ್ಕ. 
4-೬೬5). ೨. ಓಲಾಡು; ನಲಿ: ತುಂಗಭಕ್ತಿಯೆಂಬ ವಾರ್ಧಿಯೊಳ್ಳು 
ಟುಂಗುಡುತೊಪ್ಪಿದಂ ಲಸತ್ಕುಮಾರ ಪಾಲಘೂರ್ಜರಂ (ಉರ್ಕರಿ: ೦3-೦೦೬); 
ಕುಣಿಕುಣಿದಾಡಿ ರ; ಚಿರಾಭವಾನಂದಲೀಲೆಯೊಳ್‌ 'ಮೂಡಿ ಮುಳುಗಾಡುತ 
(ಕನ್ಮಣ- ೩-೬೫); ಆಗಳ್‌ ಸುರತಮಕರಥ್ವಜನುಪುನಾಗಾದೃತಪಯೋಧಿ 
ಯೊಳ್‌ ಮೂಡಿ ಮುಬುಗಾಡಿದರಂತೆ. ಕಿಣ್‌ದು ಬೇಗಮನಿರ್ದು (ಶುತರಾ- 
8-08 5); ಮುಂದದಿಂ ನಾನಾವಿನೋದಂಗಳಿನೊದವಿದ ಸಂಪ್ರೀತಿಯಿಂ ಮೂಡಿ 
ಮುಬ್ಳಾಡಿದನೆತ್ತಂ (ಸಕು. ೯-೪೩); ತೆನೆ ಪಾಲೇಟ್‌ದ ಶಾಲಿಗಂಪುಗಡ 
ಲೊಳು ಮುಟ್ಗೂಡಿ 'ಮುಟ್ಗೂಡಿ. . . ಪದ್ಮಿನಿಯೊಳ್ಳುಂಬಿ ಮಲಂಗಿ 
ಸೇದೆಗಟ್‌ಗುಂ (ಕಂತು. 4-ಂ0)- ೩. ನೀರಾಟವಾಡು; ಜಲಕೇಳಿ 
ಯಾಡು : ಕೃತಕಗಿರಿಯನೇಆ.. , . ಶತಪತ್ರಾಕರದೊಳು ಮೂಡಿ 
ಮುಳ್ಳಾಡಿಯತಿವಿನೋದದೊಳಿರ್ದರಲ್ಲಿ (ಕೇಖಸ0- 03-9); ವಿವಿಧಕೇಳೀಜಳ 
ದ್ರೋಣಿಯೊಳ್‌ ಮುಲಖ್ಯಾಡಿ (ಫೃತೃಥು. 3-೪೩ ರಗಳ). ಮುಟುಂಗಿ ಪೋಗು, 
ಮುಣುಗಿ ಹೋಗು, ಮುಳುಗಿಹೋಗು, ಮುಟುಗಿಪೋಗು ಎ 
೧. (ಮೇಲಕ್ಕೆ ಬರದಂತೆ) ನೀರಿನಲ್ಲಿ ಅಡಗಿ ಹೋಗು; ಮಾಂಗು 
ಲಿಗರ್‌. . - ಸತ್ತಂತಿರ್ದುತ್ವನ್ನಮತಿಯಂ ಕಂಡು ಬಲೆಯಿಂ ತೆಗೆದು ನೆಲ 
ದೊಳಿರಿಸುವುದುಮುದು. ಪೊಳೆದು. ಜಳದೊಳ್‌ ಮುಬುಂಗಿ ಪೋದುದು 
(ತಂತಕ9- ೦೫೯-೮); ಪನಿತೆಯಿಲ್ಲದ ಬಾಳ್ವೆ ಎಣಿಕೆಯಿಲ್ಲದಳ ಮನೆವಾರ್ತೆ 
ಹೊಳೆಯೊಳಗೆ ಮುಣುಗಿಹೋದಂತೆ (ಗರ. 0೬೨). ೨. ಕಾಣದಾಗು; 
ಮರೆಯಾಗು : ಇದರ. . . ವಿವರಗಳು ಕತ್ತಲೆಯಲ್ಲಿ. ಮುಳುಗಿ ಹೋಗಿ 
ರುವುದು ಭಾರತೀಯ ಇತಿಹಾಸಕ್ಕೆ ತುಂಬಲಾಗದ ಕೊರತೆ (ರಾಂ. ೩೦). 
೩. ನಾಶವಾಗು; ನಿರ್ನಾಮವಾಗು ; ಒಂದು ಸಾವಿರ ಹೆಚ್ಚಾದರೆ 
ನಾವೇನು ಮುಳುಗಿಹೋಗುತ್ತೇವೆಯೇ ? (ಯೋರಕ- ೨೪); 
ಮುಟುಗಿ ಪೋದೆವೊ ನಾಮ್‌? ಅದೇನ್‌, ಅಲಂಪು (6ಕ್ಕತ್ಕಾ- 
[ದೇ.॥ ತಮಿ. ಮುಲುಕು, .ಮುಟುಕ್ಕು, ಮರಿಟುಚು, ಮುಕ್ಕು, 

ಮೂಟ್ಕು; ಮಲ. ಮುಟುಕು, ಮುಣ್ಯು ಮುಣ್ಣ ; ತುಳು. ಮುಳುಗು, 
ಮುಣುಗು, ಮುರ್ಕು; ಕೊಡ. ಮುಣಳ್ಳಿ, ಮುಕ್ಕ್‌; ತೆಲು. ಮುಣುಗು, 
ಮಖನುಗು: ಮುನ್ನು ; ಕೊೋತ-ಮುಳ್ಳ್‌- ಮುಳ್ಳ ; ತೊದ, ಮುಲ್ಕ್‌; 
ಕೋಲಾ. ನಾಯ್ಕಿ. ಮುಜುಸ್ಸ ; ಪರ್ಜಿ. ಮುಳಿ ; ಗಡಬ, ಮುಲ್ಲ 
ಗೊಂಡಿ. ಮುಟುಂಗಾನಾ ; ಮಲ್ತೊ, ಮಲ್ಲೆ, ಮುಲ್ಗೆ )] 

ಮುಟುಕ, ಮುಳುಕ್ಕ. ಮುಳುಗ (ನಾ). ೧. ನೀರಿನಲ್ಲಿ ಮುಳುಗು 
ವಂಥದು: "ಮುಂಡುಮುಟುಕ" ಪರಾ. ಮುಳುಕ್ಕ : ೨. “(ಮುತ್ತಿನ 
ಚಿಪ್ಪಿಗಾಗಿ, ಮುಳುಗಿರುವ ಹಡಗು, ಮೊ.ಗಳ ಸಂಸ) 
ನೀರಿನಲ್ಲಿ ಮುಳುಗುವವನು ೬ ಮುಳುಕ” 
೩.“(ಕೆಲವು ಜಾತಿಯ) ಮಬಳಿಗುಷ್ನ ಕ್ಕಿ; ಮುಳುಕ” 
ಮುಳುಗ: (1)- 
[ಮುಚುಕ್ಕು (£ ಮುಟುಂಗು) -- _ಅ್ಯ./ತಮಿ: ಮಂಟುವಲ್‌] 

ಮುಟುಕ್ಕು " ಮುಟುಂಗು' ನೋ. 

'ಮುಲುಕ್ಕು, ಮುಣುಗ್ಯು, ಮುಳುಕ್ಕು. ಮಂಳುಗ್ಳು (ನಂ). ೧. ನೀರಿ 
ನಲ್ಲಿ ಒಳಸೇರುವುದು; ee “ಮುಟುಕುಗೊಳಿಸು' 
ಪರಾ. ಮುಣುಗ್ಯು ; ೨. ತಲೆಯನ್ನು ನೀರಿನಲ್ಲಿ ಮುಳುಗಿಸಿ 


(Diver. 


ಮಾಡುವ ಸ್ನಾನ ; ಮುಣಿಕದ ಮಣಿ ಉರಿಯ ಬೆಳಗಲ್ಲದೆ. ಸುಡುವುದಿಲ್ಲ 


ಮುಟುಕುಗೊಳಿಸು 


ಉದಕದ ಮಡು ಮುಣುಗಲ್ಲದೆ ಕೊಲುವುದಿಲ್ಲ (ಠುಕುಗುಚಿಳ. ೨೬೦-೪4). 
ಮುಳುಕ್ಕು. ಮುಳುಗು ; ೩. ಮರೆ; ಅಸ್ತಮಾನ : ಉದಯಾಚಲವ 
ನೇರಿ ಮೇಲುಕೆಳಗು ಚಂದ್ರನೋಡಲು - ಅಲ್ಲಿ ರವಿಯ ಮುಳುಗು [ 
(ಕಯಂ- 0-೪) ; ನಿಮ್ಮ ಕೈಗೆಲ್ಲಾ ಸಿಕ್ಕಾನೆ ಆ ಜ್ಯೋತಿ. . . ಬೆಳಕಿನ 
ಮುಳುಗು ಬೆಳಕೆನೊಳಗೆ (ತೂಗಿ: 090). ೪. ಕೊನೆ; ಅಂತ್ಯ: 
ಅವಸಾನ ; ಹುಟ್ಟಿ ತೀರಿದರೇನು ? ತೀರಿ ಹುಟ್ಟಿದರೇನು ? ನಿನ್ನವಿರೆ 
ಮೂಡು ಮುಳುಗು ? (ಶಯ ೧೦-೨) ; ಜೀವದಾಸರೆ ಚಿತ್ತ ; 
ಅದರೊಡನೆಯಳಿವುಳಿವು ; ದಿವ್ಯಾನುಭೂತಿಗೂ ಮೂಡು ಮುಳುಗು 
(ತು0ರೇ- 16-)- 

ಮುಳುಕುಹಾಕು, ಮುಳುಗುಹಾಕು ಇ. ನೀರಿನಲ್ಲಿ ತಲೆಯು: 
ಮುಳುಗುವ ಹಾಗೆ ಸ್ನಾನಮಾಡು : ನೀರು ಚಿನ್ನುಗಿದೆ. ತಂಡಿ ಮಾತ್ರ; 
ಹೆಚ್ಚು. ಒಂದು ಮುಳುಕುಹಾಕುವ ತನಕವೂ ಚಳಿ (ಊತ: ೨೩) ; ಬೇಗ 
ಹೋಗಿ ಬಂದು ಮುಳುಗುಹಾಕಿ ಬರುತ್ತೇನೆ (ಮುಕನು- 3೨)- 

[ಇ ಮುಟುಂಗು, / ತಮಿ. ಮುಟುಕ್ಕು ; ತೆಲು. ಮುನುಕ] 

ಮುಟುಕುಗೊಳಿಸು (ಕ್ರಿ). ನೀರಿನಲ್ಲಿ ಮುಳುಗಿಸು : ತುಳಾಕೋಟಿ 

ಕಳಾಪಂಗಳೊಳ್‌ ಹಂಸಮಂಡಳಿಗಳಂ ಮಂಬುಕುಗೊಳಿಸೆಯಂಂ (ಅರಸು. 
೬-0೦ 2). [ಮುಟುಕ್ಕು 4 ಕೊಳ್ಳ್‌ 4 ಇಸ್ಕು] 

ಮುಟುಗಿಸು " ಮುಟುಂಗಿಸು ' ನೋ. 

ಮುಟುಗು " ಮುಲುಂಗು' ನೋ. 

'ಮುಟ್‌ವಲ್ಳಿ, (ನಾ). ಒಂದು ಸ್ಮಳದ ಹೆಸರು : ಯಿದಕ್ಕೆ ಸಾಕ್ಷಿ ಮುಗುಳಿ 
ಚಣ್ಣಯೂರ ಪಲ್ಮಾಡಿ ಅಮ್ಮಾಳೆ 'ಕಿರಿಯಮುಗುಳಿ ಮಖಟಕವಳ್ಳಿ ನಲ್ಲೂರು 
ಮಾಗುಣ್ಣ ತೇಗೂರು ಆರ ಮಣ್ಣಮ್‌ ಬಿಟ್ಟ (ಎಕ. ೪1 ತಕ್ಕಮ. ೪3-30; 
969). [? .. ಪಳ್ಳಿ) 

ಮುಟ್ಕು " ಮುಲುಂಗು ' ನೋ. 

ಮುಟ್ಟು, ` ಮುಟುಂಗು ' ನೋ. 

ಮುಟ್ಟು ' ಮೊಟ್ಸ್ಳು ` ನೋ. 

ಮುಟ್ಟನೂರ' (ನಾ), ಒಂದು ಸ್ಥಳದ ಹೆಸರು: ಶ್ರೀಸ್ವಸ್ತಿ ಮುಟ್ಟನೂರ 
ಕೆಟ್‌ಿಯಗಲಃಸಿದ ಕರಿಯ ಗಂಗಿಸೆಟ್ಟೆಯ ಮಗಂ ತಿಪ್ಪಣ್ನಂ (ಎಕ. 111 (8). 
ಗುಂಡು ಶೇ. ೩-೦; 1): [? 4 ಊರ್‌] 

ಮುಟ್ಟ " ಮುಟ್ಟುಗ ' ನೋ. 

ಮುಟ್ರಿಗಕಾಲ್‌ (ನಾ). ಒಂದು ಸ್ಥಳದ ಹೆಸರು ; ಮುಟ್ರಗಕಾಲ ಪಡುವಣ 
ಒಚಿಕ್ರಿಯಿಂ ಅನ್ತೆ: ಬನ್ನು (ಎಕ. 211 (2), ಶರನ. 30೪-3೬: 10ನೆಯ ಕತ) 

[5 ಮುಟ್ಲುಗ ; 4 ಕಾರ್ಕ್‌) 

ಮುಟ್ತಗೆ (ನಾ). ಒಂದು ಸ್ಥಳದ ಹೆಸರು; ರಾಚೆಯಂ ಮುಟ್ರಗೆಯ 
ಕಲ್ಲಾಡುವಡೆದು ಕೆಚ್ಚುವೊಕ್ಕೆ ಕೊಟ್ಟೋನ್‌ (ಎಕ: ೪, ಅರಳ. 2-೪ ನ 
ಸು. 916)- [?) 

ಮುಟ್ಟದಕೆಅ್‌ (ನಾ). ಒಂದು: ಸ್ಥಳೆದ ಹೆಸರು: ನಾರಣಬೈಯ 
ಕಟ್ಟಿಸಿದ ನೈರುತಿಭಾಗದ ಮುಲಟ್ಟದಕೆಅಕಿಯ ಎರಡುಕಡೆಗೋಡಿನ ನಿಪ್ಪರಿಯೆ 
ಮೇರೆ (4೪: ೫೫, 8೫: ೩-5; ೫): [ವಮುಟ್ರ್ಯ,  ಕೆಜ್‌] 

ಮುಲ್ತಿಲೆ (ನಾ). (?) :-ಕಟಕ್ತಿ, ಮುಟ್ತಲೆ, ಕಟ್ಟಲೆ, ತೊಟ್ಟು (ಕರದ. ೩ 
ತ್ರಯೋ). {27 

ಮುಟ್ರುಗ, ಮುತ್ತ; ಮುತ್ತಕ, ಮುತ್ತೆಗ. ದ 
ಮುತ್ತು, ಮುತ್ತುಕ. ಮುತ್ತುಗ. ಮ. 
ಒಂದು ಬಗೆಯ ಮರ ; ಪಲಾಶ: ಕಿಂಶುಕ: 
ಪಲಾಶವೃಕ್ಷಂ” (೪43: 30-೩3) $ ಮಬಕ್ತಿಯ 
ಸವುದೆಗಳನಳತೆಯೊಳ"  ಕೊಯ್ದಿರ್ಪೆನಾರಿಂ 


ತ್ತಲ, ಮುತ್ತಲು, 
* ಮುಟ್ತಿ (ನಾ)- 
“ಮುಟ್ತಾಗಮೆಂದ.* 
ಮುಬ್ದುಗದರಳಿಯ 
ತಲೆವೊಟ್‌ಗಟ್ಟಿ. ತರ್ಪ 


೭೩೧೯ 


ಮುಲ್ಬಗೆರಿ 


ಪಟುಗಳಿಂದೆಯುಂ - . - ಪುಣ್ಕಾಶ್ರಮಂ ಮನೋಹರಮಾಯ್ತು (ಕಾತುತ್ಮ, ಸ 
1೩-03)- ಮುತ್ತ: “ಪಲಾಶಕಾಖ್ಶಂ ಮುತ್ತಂ” (ವಸ್ತುಕೋ. ೩-9); 
ಬಿಕ್ಕೆ ತೇಗುರಿ ಮಂತ್ರಂ ತಜ್‌ ತಾಆ೨ ಹೊನ್ನೆ ಕುಟಿಜಂ (ಇತ್ಕತಾ- ೦೦೪೦ 
ಕೂರ್ರಳ).; ಆತುಕೂರಿಂಗೆ ಪೋದ ಬಟ್ಟೆಯ ಕೆಲವ ಪತ್ತುಗಳಂ ಮುರ್ತಿಯ 
ಮುತ್ತದ . ಮರಂಗಳು ' ಮೇರೆ (೫43: 1% -1, 00-90; 1657) ; 
ಸಿಷಿರಮನೆ ಪಿಡಿದು ಪರಕೆಗೆ ಬಸಂತನಲರ್ವೋದ ಮಾವಿನಡಿಮಂಚಿಕೆಯೊಳ* 
ಕುಸುರಿದಟ್‌ದಡಗಿನಂತೆಪೊಲೆಸೆದುವು ತದ್ಮೆನದೊಳುದಿರ್ದ , ಮುತ್ತದ 
ಪೆಟಿಗುಳ್ಳ ಳ್‌ (ಡುೋತ-.0-4೭) ನ ಗುರುಸುತನ ತೌಟ್ಟೋ ಪೂತ ಮುತ್ತವೊ 
ತಳಿತೆಸೆವ ಕೆಂದಾವರೆಯ ಬನವೊ (ಉಕ. ೩-೫). ಮುತ್ತಕ: 
ಮುತ್ತಕದ ತಳ್ವಿಲೆಗೆಂ ಛಂದದಿಂ ಹಾಸಿ (ಕರೆ. ರೇ. ೦೩೫-೨೦) ; 
ಆಗ್ನೇಯದಲ್ಲಿ ಕಟ್ಟಿಗಾಲಿವಿಯ ಮುತ್ತಕದೆ ಮರೆ (ಎಕೆ, ೪೫1(2), ಶಾಸಕ 
೪-೦೬೦; 1561) ; ಅತ್ತಿ ಮುತ್ತಕ ಕಡವೆ ಹೊನ್ನೆ 'ಮೊರಡಿ ಅಂಗಾರೆ ಆಲ 
[COT * ಮುತ್ತಗ : ಮುತ್ತಗ :- ಈ ಬೀಜವಂ ನೀರಲ್ಲಿ ಅರೆದು 
ಮೂಲುದಿನ ಕುಡಿಯೆ ಗರ್ಭ ಕಳೆದು ಬೀಳುವುದು (0ಕ್ಕಂ- ೬) : ಎಲವಂ 
ಮುತ್ತಾ, ತ್ರು]ಗ'ಮತ್ತಿ ಮಳ್ತಿ . . . ಎಕ್ಕೆ ಮೊದಲಃದುರ್ವೀರುಹಂ 
ರಾಜಿಕುಂ (ಜದ, ೪-೪3). ಮುತ್ತಲ; ಮುತ್ತಲ (ಪಳಸ) . . . ಕೆಂಪು 
ಹೂಗಳಿಂದ ಈ ವೃಕ್ಷವೆಲ್ಲ ಮುಚ್ಚಿದಾಗ ರಮಣೀಯವಾಗಿ ಕಾಣುವದು 
(89. ೪೬) ; ಬಲಗೈಯೊಳಗೆ ಮುತ್ತಲದ ಕೋಲನ್ನೂ ಹಿಡಿದಿದ್ದನು 
(ಮುಂಬಯಿ-8-40€); ಮುತ್ತಲ್ಕು: ರಮಾಬುಯರು ಮುತ್ತಲೆಲೆ ಹಚ್ಚುತ್ತ 
ಕೂತಿದ್ದರು... - ಲಟಕ್ಕನೆ ಸಿಬರನ್ನು ಸಿಟ್ಟಿನಿಂದ ಮುತ್ತಲೆಲೆಯಲ್ಲಿ ಮುರಿದು 
ರಮಾಬಾಯರೆಂದರು (1458. 3೩೯). ಮುತ್ತು: ಮತ್ತಿ ಮೊಳಗರನೆಲ್ಲಿ 
ಮಾದಲ ಮುತ್ತು ಮಾವು. . . ಕರ್ಣಿಕಾರದ ಮೊತ್ತವಿದೆ ನೋಡಲೆ 
(4460,೬-0-೨೬): ಮುತ್ತು : ಜಾಲಿ ಮುತ್ತುಕಗಳ ವಿಶಾಲ ಕಗ್ಗಲಿಗಳ 
ಕರಾಳತೆಯೊಳಾ ವಿಪಿನ ಕಾಳಗತ್ತಲೆಯಾಗಿ _(ಕುಕ್ಮಾಂಗ- ೯-೬೬); ಅರಳಿ 
ಮುತ್ತುಕ 'ಬೆತ್ತ ಬಿದಿರು. . - ಬಿಲ್ಜಾದಿ ಬಹುವೃಕ್ಷಗಳಿಂದೆ ತುಂಬಿ 
(ಸುತಾಂ. ೬-೧೪). ಮುತ್ತುಗೃ; “ ಪಲಾಶಂ ಮುತ್ತುಗಂ "" : (ಮೀಗಣ. 
88-08); `ತಂಬುಲದಂತೆ ಸಂಗೀತದಂತೆ ದಿವಸದಂತೆ ಮುತ್ತುಗದಂತೆ . , . 
'ದರ್ಶನಮೆಂ ನಿಶ್ಶಂಕೆಯಂ ನಿಷ್ಕಾಂಕ್ಷೆಯುಮೆಂಬ ಮೂಜರೊಳಂ ಕೂಡಿ 
ಮಹೋತ್ಸಾಹದಿಂ ನಡೆವುದು (ರರ್ನಾಷ್ಮು. 4-3); ಮುತ್ತ್ತಿಗವೆ ಮುತ್ತವೆ 
ಚಂಗಳೆ ಅತ್ತಿಯೇ : (೨ಸಫು. ೪೫-೬6) ; ಮೊಗಕೆ ಮುತ್ತುಗದೆಲೆಯ 
ಮಲ್‌ವಿಡಿದಗಲಿಹಿಮ್ಮುಹದಿಂದ ಜನಕನ ಮಗಳ ನಡೆಸುತ ತಂದರೊಂದು 
ಮಹಾ ಸರೋವರೆಕೆ (ತೊರರಾ- ೨-೪-೦೪) ; ಆರುಗಾಲ ಮಳೆ: ಹೊಯ್ದರೂ 
ಮುತ್ತುಗಕ್ಕೆ ಮೂರೇ ಎಲೆ (ಣರ), ಮುಳ್ತುಗ : ಅರನೇಅಸಿಲಳಲೆ. 
ಮುಳ್ತುಗ ಮಳ್ಳಿ ಕಜ್ಜುರ , . . ಬೆಳೆದಿರರಾ ಬಿಂಜಂ ಭೀಕರತರಮಾಯ್ತು 
(ಇಡು೫೫- 08-99); ಬಿಗೆ ಮುಳ್ತುಗ , . . ಚೆನ್ನಂಗಿ ಬನ್ನಿ ಹೊನ್ನೆಯ 
ತರುಗಳ್‌ (ತಂತ್ಠಿರೆ. ೪-೬). ಮುಟ್ಟ : "ಮುಲ್ತಿದಕೆಟ್‌ ' ಪರಾ: 

[ದೇ.೫ ತಮಿ. ಮುರುಲ್ಕು ; ಮಲ. ಮುರಿಕ್ಕು ; ತುಳು, ಮುತ್ತ! 
ತೆಲು. 'ಮೋದುಗ, ಮೋದುಗು: ಮೋದುವು ; ಕುರುಖ್‌. ಮುರ್ಕಾ; 
ಮಲೊ. ಮುರ್ಕೊ ; ಕೋಲಾ. ಮೊಡ) 


ಏ|ಮುಲ್‌ (ನಾ). ಒಂದು ಸ್ಥಳದ ಹೆಸರು: ರ್ಗೆಜಕಿಯ ಪರ್ಗ್ಗೆಯ್ದ್ವಾಡಿಯ 


'ಹೆಲನ್ನೆಯ ಮುಲಕ್ಕಿಯ ಬೆಳ್ಳೆಂವ್ಹಾಡಿಯ ಗೊಟ್ಟಮಡಿಯ ಇನ್ನಿನಿತು 
ಮೂರಜ್ಕಲ್ಲೂ : ನಾಟ್ಕಾಮಂಣ್ಣುಗಳ್ಳಂ  "ತಂಭುಲಶ್ರಾವಣಗೆಯ್ದು 
(ಎ. Xin, tons. ೨೬೯-೯೬ ; 904). [7] 

ಮುಬ್ಬರೆರಿ (ನಾ). ಒಂದು ಸ್ಥಳದ ಹೆಸರು : ಕೊಡಲಿಯಂ ಬಲ್ಲಹಿಯ 
ಕಮ್ಮಜಂ ಮುಬ್ಲಗೆರಿಯೊಡೆಯೊಂ ಓದಲಪೋಲೆಯಂ (ಕ್ಕುಳು. 049, 
೫6-3೩ ; 20ನೆಯ ೫). [21 


ಮ್ಮೂ 


ಮ್ಯೂ. ಮುನ್‌, ಮುಪ".-ಮುಮ್‌, ಮುಯ್ಯ್‌(ಸಪೂರೂ). ಸಮಾಸ 
ಗಳಲ್ಲಿ "ಮೂಜಿ ' ಎಂಬ ನಾಮಪದಕ್ಕೆ ಬರುವ ಆದೇಶರೂಪ : 
" ಮೂಗಂಡುಗ ', " ಮೂಜಗ ' ಪರಾ. ಮುನ್ಸ್‌:" ಮುನ್ನೂಜು` 
ಪರಾ. ಮುಪ್‌ : " ಮುಪ್ಪಾಗ '. ` ಮುಪ್ಪುರಿ ` ಪರಾ. 
ಮುಮ್‌ ; * ಮುಮ್ಮಡ್ಡಿ' ಪರಾ. ಮುಯ್ಯ್‌ : * ಬದ್ಯುಡಿ ', 
* ಮುಯ್ಯೇಟು್‌ ಪರಾ. [ಆಮೂಜು] 

ಮ್ಮೂ (ಸಪೂರೂ). ಸಮಾಸಗಳಲ್ಲಿ " ಮೂಗು ` ಎಂಬ ನಾಮಪದಕ್ಕೆ 
ಬರುವ ಆದೇಶರೂಪ : " ಮೂಗತ್ತಲೆ ` ಪರಾ. [ಮೂಗು] 

ಮೂಂಕಿಅಿ್‌ * ಮೂಗಿಟ್‌' ನೋ. 

ಮೂಂಕ್ಕು (ಕ್ರಿ). ಮೂಗಿನ ಚಲನೆಯನ್ನು ಮಾಡು : ಹೂಂಕರಿಸಿ 
ಕೆಂಗನದೊಳ್‌ ಮೂ ಓತೊಯ್ಯಾರದೊಳ್‌ (24. ೬-೦೬6 ಐ). 

[ಆ ಮೂಗು] 

ಮೂಂಕ್ಕು "ಮೂಗು ' ನೋ. 

ಮೂಕ (ಗು). ೧. ಮಾತನಾಡಲಾಗದ- ೨. ನಿಶ್ಶಬ್ದವಾದ. (ನಾ). 
೩, ಮಾತನಾಡಲು ಆಗದವನು ; ಮೂಗ : ಜಡಮತಿ ಕಿವುಡಂ ಪಂಗು 
ಮೂಕಂ , . , ನಿತ್ಕರೋಗುಕುಳನೆಂಬೀ ನಾಮನಾಮಾವಳಿಗೆ ನಿಳಯನಕ್ಕುಂ 
ಪ್ರತವ್ರಾತಹೀನಂ (ರಾಣ: 60-40) ; ಕುಬ್ಬವಾಮನಬಧಿರಮೂಕಕಿರಾ 
ತೋನ್ಮತ್ತ 'ಜಡಜನಂಗಳುಮಂ. . . ಕೊಟ್ಟು (ಅಂತಿ ೪೫ ನ); 
ಮುದುಕಂ ಮೂಕನು ಮೊಂಡ ಲಂಡ ಕಿವುಡಂ ಚಂಡಾಲ ತಾನಾದೊಡಂ 
೬... ಲಿವರ್‌ ಪೊನ್ನಿತ್ತೊಡಂ ಸೂಳೆಯರ್‌ (ತೋಮೀತ. ೬೦) : ಮೂಕ 
ರೆದುರಿಗೆ ಮೂಗು ತುರಿಸುವ,ಜನರೇ ಹೆಚ್ಚು (ಜಾಸತು. 4): ೪. ಮಿಾನು- 
೫. ಹೇಸರಗತ್ತೆ. ೬. ಒಬ್ಬ ರಾಕ್ಷಸನ ಹೆಸರು : ಮುನಾಕರ 
ಬಿನ್ನವಿಸೆ ಕರುಣಾವನಧಿ ಶಂ ಕಿರತಮಯ ರೂಪಿನಲಿ ಹೊಕ್ಕನು 
'ವ.ನದರೆಚ್ಚನು ಮೂಕದಾನವನ (4. 3.ಸೂತ): ೭. ದರಿದ್ರ; 
ಬಡವ. 

'ಮೂಕಬಸವ - (ಆಲಂ) ತನ್ನ ಭಾವನೆಗಳನ್ನು ಸ್ಪಷ್ಟವಾಗಿ 
ವ್ಯಕ್ತಪಡಿಸಲಾಗದವನು : ಶಾಸ್ತ್ರಗಳು - - .: ಮೂಕಬಸವನುತೆ ಅಲ್ಲೇ 
ನಿಂತು ನೋಡುತ್ತಿದ್ದ ಅಳಿಯನನ್ನು ಕಂಡು... ಬಿನ್ನವಿಸಿಕೊಂಡಿದ್ದರು. 
(ಹೊಸ. ೨೩): ಯಾರು, ಆ ಮೂಕಬಸವನೇ ? ಹೆ: ೪6) [ಸಂ,] 

ಮೂಕಗಾಮುಂಡ (ನಾ). ಒಬ್ಬಾತನ ಹೆಸರು; ಸ್ವಸ್ತಿ ಶ್ರೀಮತ್‌ 
ಶ್ರೀಪುರುಷಮಹಾರಾಜರ್‌ ಪ್ರಿಥುವೀರಾಜ್ಯಂಗೆಯೆ ಅವರಾ ಪೆರಯ ಮಗನಿ 
x ೫ ತಮಾ ಕೆಜೆ ಅಳೆ... ರನಾಡು ಮೂಕಗಾಮುಣ್ಣನ್‌ ೬ xx 
(ಇಳೆ. ಸ19, ತುಮುಕೂ: ೯೬-೬; 790). [ಮೂಕ + ಗಾಮುಂಡ] 

ಮೂಕಣಿ (ನಾ). ಒಂದು ಬಗೆಯ ದ್ವಿದಳಧಾನ್ಯ: ಮಡ್ತಾ ಗ ಬಿತ್ತೂದ 
ಮಡ್ಡಾ pu ಬೆಳೆಯೂದು ತಂದವರ ಮನೆಗೆ ಬರುವೂದು ಮೂಕಣಿ ಹಪ್ಪಳ 
ಭೂಮುಕ ಬರಬೇಕ (ಕಳಗ. ಇ)... [2] 

ಮೂಕತೆ (ನಾ). ಮಾತಿಲ್ಲದಿರುವಿಕೆ ; ಮೂಕತನ ; ಅನ್ಯಪುಷ್ಪಮೂಕತೆಗ 
ಗದಂಗಳಾದ ಕೊನರಾವ ಮರಕ್ಕೊಳವು (ಕಂರ್ರಫಿ. ೭-೫೩); ಬಿಕಾಂತ 
ಕೆಲರೊಳು ಯೋಚನೆ ಕೆಲರೊಳು ಮೂಕತ್ತೆ ಕೆಲರೊಳೊಂದೆರಡು ವಾಕು 
ಕೆಲರೊಳು (ಕರತ. 9-೩೬). [ಸೆಂ. ಮೂಕತಾ] 

ಮೂಕತೆವೆಲ್ಲು (ಕ್ರಿ). ಮಾತಿಲ್ಲದಾಗು ; . ಮೂಕವಾಗು ; ಮಾಕಂದಂ 
'ಬೀತಿರೆ ಜಂಬೂಕುಜಫಳದಿಂ' ಶುಕಾಳಿ ಸುಖಯಾಯ್ತು ಪಿಕ ಮೂಕತೆ 
ವೆತ್ತಿರ್ದದು ಮತ್ತೇಕಗ್ರಾ ಹಿಗೆ ಸುಖೋದಯಂ ಸಮನಿಪುದೇ (ಜಯ. 1-02). 

[ಮಂೂಕತೆ. + ಪೆಜ್ಮು] 

ಮೂಕತ್ವ (ನಾ)- ಇ ಮೂಕತೆ : ನನಗೆ ಈ ಜನ್ಮದಲ್ಲಿ ಪಸ್ತಕಾಪಹುರ 

ದೋಷದಿಂದ ಮೂಕತ್ವಪು ಬಂದಿದೆ (ತುಣಾರಂ. 2, 088)-; ಮುನಿಯದಿರಿ 


10 


1s 


೭೩೨೧೦ 


ಮೂಕಿಸು 


ಮೌನವಿರಿ ಕಿವುಡರಿರಾ ಕುರುಡರಿರಾ, ಮೂಕತ್ವವು ಲೇಸು (ಸೂರ್ತುಣ. 
ate): [xe] 

ಮೂಕನಾಟಕ (ನಾ)- ಮಾತುಕತೆಗಳಿಲ್ಲದೆ ಕೇವಲ ಅಭಿನಯ ಮಾಡಿ 
ತೋರಿಸುವ ನಾಟಕ ; ಮೂಕನಾಟಕ: ಛಾಯಾನಾಟಕ ಮೊದಲಾದ 


ಹಲವು ನವೀನತರಂಗಗಳು ಕರ್ನಾಟಕದಲ್ಲೇ ತಲೆಯೆತ್ತಿವೆ (ಜಾರ್ರ. 1, 


೦೨೨೨); ಮೂಕನಾಟಕಗಳಾದ * ಕಥಕಳಿ * ಮೊದಲಾದವು ಈ ವಾದದ 
ಪರಿಣಾಮಗಳೇ (೫೬೫: ೧೯).. [ಸಂ.] 


ಮೂಕನೋವು (ನಾ)- ಇತರರಿಗೆ ತಿಳಿಯಪಡಿಸಲಾಗದ ದಮಃಖ,- 
ಸಂಕಟ : ರಾತ್ರಿಯೆಲ್ಲಾ ಅಲೆಕ್ಸಿಗೆ ಮಕ್ಕಳ ಚಿಂತೆ. ಎದೆಯಲ್ಲಿ ಒಂದು 
ಬಗೆಯ ಮೂಕನೋವು (ಯೋರತು: ೨೦) ; ಗಂಗವ್ವನಿಗೆ ಇದರಿಂದ ಒಳಗಿಂ 
ದೊಳಗೆ ಮೂಕನೋವು ಬಹಳವಾಗಿತ್ತು (ಗಂಶಾಯಿ. ೩೦)- 
[ಮೂಕ + ನೋವು] 
ಮೂಕಬಲಿ (ನಂ). ಮಾತಿಲ್ಲದ ಪ್ರಾಣಿ,- ವ್ಯಕ್ತಿ : ಎದುರುವಾದಿಸಲು 
ಶಕ್ತಿಯಿಲ್ಲದ ವ್ಯಕ್ತಿ : ಮುಖ್ಯಪಾತ್ರವಾದ ಭಾಗೀರಥಿಯ ಒಂದು 
ಮೂಕಲಲಿ (ಶೊಸಂಸಾ- ೬ಬ)... [ಸಂ.] 
« ಒಬ್ಬಾತನ ಹೆಸರು: [ಬಡಿವ] ಸಿನ್ನಮ್ಮನುಂ 
(ಯ್ಯನುಂ ಕೊಣ್ಣಿಯ XK 
(ಸೌ23- 1x-i, ೬೦-೨೨ ; 981). [ಮೂಕ್ಯ ., ಅಯ್ಯ] 
ಮೂರರಿವೆ. ಮುಕ್ಕರಿವೆ (ನಾ). ಒಂದು ಬಗೆಯ ಸೊಪ್ಪು; ಮೂರರಿವೆ. 
ಮೂರಕಾರ್ತಿ, ಹಕ್ಕೆರಲು (ಮೈ ಶಿಗಿ- ೩೩-೯೪೦)- ಮುಕ್ಕರಿವೆ. : ಕಂದ್ರಾಸಿ 
ಮುಕ್ಕರಿವೆ ಪೊಪ್ಪಳಿ (ಕನ್ಮುಖ, 3೩೮): [? 4- ಹರಿವೈ (೬ 'ಹಜುಹೆ) ] 
ಮೂಕರ್ಜಿ " ಮೂಗರ್ಜಿ ' ನೋ, 
ಮೂಕಶೋಕ$ (ನಾ). ಇತರರಿಗೆ ತಿಳಿಸಲಾಗದ ದುಃಖ, ವ್ಯಕ್ತಪಡಿಸ 
ಲಾಗದ ಶೋಕ : ಮಣಿಪುರ ಮನದ ಮಹಾಸ್ಕೃೃತಿಸುಧಾಶಿವರೂಪಿ ತಾಂ 
ಮೆರೆದುದಾ ಮೂಕಶೋಕವ ಶಿಲೆಯ ಸಂಗೀತೆ ! (ಶತ್ರಾಂಗ. ೪0-೨9). 
[ಸಂ,] 
ಮೂಕಾಂಬಿಕೆ (ನಾ). ಪಾರ್ವತಿಯ ಹೆಸರುಗಳಲ್ಲಿ ಒಂದು ; ನಿನ್ನ 
ಬೀಗರು ಮೂಕಾಂಬಿಕೆಯ ಭಕ್ತರು (ಮೂಕಕ್ಕ. ೦3೮). 
[ಸಂ.. ಮೂಕಾಂಬಿಕಾ] 
ಮುೂಕಾಂಬೆ (ನಾ). ಇ ಮೂಕಾಂಬಿಕೆ : ಬಸಿರಿನ ಬಯಕೆ ತೀರಲಿಂದೇ 
ಬಂದು ನಿಲ್ಲು ಜಗದಂಬೆ . . . ಮೂಕಾಂಬೆ (ನನ್ಯ - ೦೬-೨೨). 
[ಸಂ. ಮೂಕಾಂಬಾ] 
ಮೂಕಾರತಿ (ನಾ). ಒಂದು ಕ್ಷುದ್ರ ದೇವತೆಯ ಹೆಸರು (2): ಮುಳ್ಳಿನ 
ಮಹಾವೀರ ಸಂಕಟ(ಚಿೌತಿ) ಜ್ಯೋತಿಗನು ಉಳ್ಳಿ ಮೂಕಾರತಿ , . . 
ಕರಿಯಾ ಶೀರಯಾ ಶಟವಿ (೧೫4: 16-೨). [?) 
ಮೂಕಾರ್ತಿ (ನಾ). ಒಂದು ಬಗೆಯ ಸಸ್ಯ : ಮೂಕರಿವೆ, ಮೂಕಾರ್ತಿ, 
ಹಕ್ಕೆರಲು (ಮೈಕ0.- ೩-೪೦). 1) 
ಮೂಕಾಸುರ (ನಾ). ಒಬ್ಬ ರಾಕ್ಷಸೆನ ಹೆಸೆರು: ಭೀಕರಾಕಾರ ಮೂಕಾ 
ಸುರನಂ ತೊಟ್ಟನೆ ` ಕಟ್ಟಿದಿರೊಳ್‌ ಕಂಡು ಕಾಯ್ದುಗೊಂಡು ಚಂಡ 
ನುರ್ಗುಣಮಂ ನೀವಿ ಜೇವೊಡೆಯಲ್‌ (8089. ೪-೦ ವ). [ಸಂ] 
ಮೂಕಿ, "ಮೂಗು ` ನೋ. 
ಮೂಕ್ಕಿ (ನಾ). ಮಾತನ್ನಾಡಲುರದವಳು ; ಮೂಗಿ: : ಅವಳು ಆ 
ದೃಶ್ಯವನ್ನು ನೋಡಿ ಮೂಕಿಯಂತೆ ನಿಂತುಬಿಟ್ಟ ್ಪಿಳು (ರೂ). 
[ಮೂಕ += 
ಮೂೂಕಿಸು. (ಕ್ರಿ), ಮಾತಿಲ್ಲದಂತೆ “ಮಾಡು ; ಮೂಕವಾಗಿಸು : 
ಹೊಸ ಹುಟ್ಟ ಹೊಟ್ಟೆಯಲಿ ಹೊತ್ತ ಬಸಿರಿನ ಬಯಕೆ ತೀರಲಿಂದೇ ಬಂದು 


ನೀಲಮ್ಮನುಂ 


ಮೂಕೀಭಾವ 


ನಿಲ್ಲು ಜಗದಂಬೆ ಖಾಯುಂಟೆಂದೆ ಬೊಗುಳುವರ ಮೂಕಿಸುವ ಮೂಕಾಂಬೆ! 
(ತತ್ಕರ್ಮ. ೦೩-೨೨). [ಮೂಕು (ಆ ಮೂಗು) 4 - ಇಸ್ಕು] 
ಮೂಕೀಭಾವ (ನಾ). ಮೂಕತನ ; ಮಾತನ್ನಾಡದಿರುವಿಕೆ; ಮೌನ ; 
ಏಕಗ್ರಾಹಿ ಕನಲ್ಲು ಜೂತಕಳಿಕುಸ್ವಾದವ್ಯವಚ್ಛೇದದಿಂ ಮೂಕೀಭಾವ 
ಮನಪ್ಪಕೆಯ್ದುದು ವಿವೇಕವ್ಯಾಕುಳು ಕೋಕಿಳಂ (ಕೂಪ. 6-93) ; 
ಪೊಗಟ್ವಿ ಬಗೆಯುಳ್ಳೊಡಂ ನಾಲಗೆ ಪೊದರದು ಖಳರ್ಗೆ ಮದವಿಶೇಷದಿನು 
ಸಿರಲಃ ಬಗೆಪೊಡಮಕುಲದೆಸಕದಿನಗಲದವೊರ್‌ ಪರಭೃತಕ್ಕೆ ಮೂಕೀಭಾವಂ | 
(ಸಂ,] 


(ಕಂದ್ರಪು. ೧-೪೦). 

ಮೂಕು ' ಮೂಗು ' ನೋ. 

ಮೂಕುತಿ ' ಮೂಗುತಿ ` ನೋ. 

ಮೂಕೆ, "ಮೂಗು ' ನೋ. 

ಮೂಕ್ಕೆ (ನಾ). ಸೈನ್ಯ ನ ನಾಕಪತಿ ನಿಜದಿಂದ ನಿರ್ಜರಮೂಕೆ' 
ಯನು ಮೊಡಗೊಂಡು ುದುಕೆವಾಳಿಕೆಯಿಂದ  ತಿರೆವೇಂಕಟನು 
ತಾನಾದ ಲೋಕನಾಯಕನಾದ ವಿಷ್ಣುವನೇಕಕೃಪೆಯಲಿ ಕಾವನೆಂಬ ವಿವೇಕ 
ಮನದಲಿ ಚಲಿಸಲೈದಿದ ಖಳನ ಪಟ್ಟಣಕೆ (ಕೋಗಡು- ೬-೦೦೦). 

[ದೇ.8 ತೆಲು. ಮೂಕ] 

ಮೂಕ್ಕೆ (ನಾ). ಮಾತನ್ನಾಡಲು ಆಗದವಳು ; ಮೂಗಿ : ಸಿಯಾಸನು 
ರೂಢನಾರೂಢಯಗೌವನೆಯುಮಂತರ್ನಿಗೂಢಶೋಕೋದ್ರೇಕಮೂಕೆಯು 
ಮಾಗಿರ್ದ ನಿಜತನೂಜೆಗೆ ಬಲಾಯನಟ್ಟಿದಾಗೆಳ್‌ (6ಂಪು- ೩-೪೬ ನ). 

[ಮೂಕ 4 -- ಎ] 

ಮೂಕೆರೆ (ಕ್ರಿ). ೧. ಮೂಗನ್ನು ಕೆರೆದುಕೊಳ್ಳು. ೨. (ಆಲಂ) 

ಜಗಳಕ್ಕೆ ಕರೆ: ಮೂಗಗೆ ಮೂಕೆರೆದೆ, ಜಗಳಕೆ ಕರೆದೆ. (ತರೈರ. ೨0-0). 
[ಮ್ಯೂ (ಆ ಮೂಗು) 4 ಕೆರೈ] 

ಮೂಕೊರತ್ತಿ " ಮೂಕೊಲಿತಿ,' ನೋ, 

ಮೂಕೊರತ್ತಿ " ಮೂಕೊಲಿತ್ಮಿ' ನೋ. 

ಮೂಕೊರೆಯ " ಮೂಕೊಲ್‌ಯ' ನೋ. 

ಮೂಕೊಲಿತ್ತಿ, ಮೂಕೊರತಿ, (ನಾ). ಮೂಗು ಕತ್ತರಿಸಿ ಹೋಗಿರುವ 
ವಳು ; ಮೂಗಿಲ್ಲದವಳು : ಬಜುಗೊಡನೆಣ್ಣೆ . , . ಪುರಿಯೋಡು 
ಸುಟ್ಟಡಗು ಪಾಮೊಲಂ ಗಳಿತಾಶ್ರು ಮುಂಡೆ ಮೂಕೊಲತಿ ವಿಮುಕ್ತಕೇಶಿ 
ಯಿದಿರೊಳ್‌ ಬರೆ ಕಾಣಲುಮಾಗದು (ಕೋಕೋಶ- 0೨-00) : ಮೋಟರ 
ಮದುವೆಗೆ ಛಂಡರು ಹಳಯ ಹೊಯ್ದ ಮೂಕೊಿತಿಯರೆಲ್ಲಾ ಕಳಶದ 
ಹೊತ್ತರಲ್ಲಾ (80ಕ9- 003-9೬0) ; ನಿನ್ನೆ ಮಸಿವಣ್ಣದೀ ಚೆಲುವಿನೆಡೆಗೆ 
ಸೋಲ್ವರು ಗೊಲ್ಲತಿಯರು ಮೂಕೊಜತಿ ಮೋಟಗೆ ಮೋಹಿಸುವ ತೆಜ 
ದೊಳ್ಳೆ (ಸಾಳ್ಮಳ- ೨೩-೨೬). ಮೂಕೊರತ್ತಿ : ದುರುಳ ಮೂಕೊರತಿಗುಪ 
ಕಾರನೆಸಗಲ್ಪಂದು ತೊರೆವುದನುಚಿತ ತನುಗಳಂ (ಕಗಗ. ೩-೦೦-೮ 

[ಮ್ಯೂ ( ಮೂಗು) 4 ಕೊಜತಿ] 

ಮೂಕೊಳಿತ್ತಿ. ಮೂಕೊರತ್ಯಿ (ನಾ). ಒಂದು ಬಗೆಯ 
ಆ. ವದನಿಯೆನಲು ಮೂಕೋತಿ” (ಹಂಗ ೩೬-೨0) 2 
ಮೂಕೊಜ(ತಿ) ಭಾಸ್ಕರ ಚಿತ್ರಕ ನುಗ್ಗಿ ತವಸೆಯಾರಗ್ವಧ ಕತ್ತರಿ ಬ್ರಹ್ಮ 

ದಂಡೆ ಬಿಲ್ವಂಗುರುಮಂಡಲಮಾರಿಯೆಂಬಿವಂ. ಕಟ್‌ಯಿಂದಂ ಪರಿಮರ್ದಿಸಿ 

ಪೂಸಲ್‌. . . ತದ್ವಿಷದುರವಣೆಯೆು ಕಿಡುಗುಂ (ಕುರ. 6-0/) ; ಹಾಲೆ 

ಬಿದಿರಿಪ್ಪೆ ಹುಣಿಸೆಂಕೋಲೆಲಚಿಯ ಬಾಗೆ ನಗರೆ ಮೂಕೊಆತಿಯ ತೇಗುಲದ 

ನೇ್‌ಲ' ಪಾದರಿ ಜಾಲದ. ಚೆನ್ನಂಗಿ ಬನ್ನಿ ಹೊನ್ನೆಯ- ತರುಗಳ್‌" , , . 

ಮೆಟಿಗುಂ (ತುತ್ಕಾಕೆ: ೪-೬) ; | ಮಹೋದರಕ್ಕೆ . . , ಚಿತ್ರಮೂಲದ 


ಹೆಸ: 
ಸಸ್ಯ: 
ಕ 


ಬೇರು, ಕಾಗೆಮಾರಿಯ ಬೇರು, ಮೂಕೊಆತಿಬ್ಬರು. ಈ ಮೂಜನ್ನು 
ಸಮಾನಂಗೊಂಡು ಚೂರ್ಣವಂ ಮಾಡಿ. . . ಮೂಜುದಿನಂ ಕೊಳ್ಳಲು 


೭೩೨೧ 


5 


10 


28 


40 


ಮೂಗಂಡುಗ 


ಗುಣ (ಏೈಂ- ಬ, ಮೂಕೊರತಿ, 
ಮೂಕೊರತಿ. ಬೆಳ್ಳೆಡಕಿಲ್‌ (೬4೦. 0೩೭)- 
ಮೂಕೊಲ್‌ಗ (ನಾ). ಮೂಗು ಕತ್ತರಿಸಿಹೋಗಿರುವವನು : ಮೂಗಿಲ್ಲ 
ದವನು: ಓಡು ಒಡಕು ಹುರುಳಿ ಪೋಟೆ ಹುರಿವಾಕೆಯ ಕ್ಷೆ ಕೈ ಸೊತ್ತು 
ಕಣ್ಣು ಕುರುಡು ಮೆಲುವುತ ಬೋಡ ಮೂಕೊಟ್‌ಗ ಇಂತಿವರು. ತಮ್ಮ 
ಭೋಗಕ್ಕೆ ಸುರಪತಿಯ ಭೋಗವ ಜಜಾವ ನರಕುಲ್‌ಗಳ ಫ್ರಾನೇನೆಂಬೆನಯ್ಕಾ 
(ಭನ: ೩೫-೨೬). [ಮ್ಯೂ (« ಮೂಗು) ..- ಕೊಣಿ ಗ್ಯ] 
ಮೂಕೊಲ್‌ಯ. ಮೂಕೊರೆಯ ' 1ನ). ಮೂಕೊಲಿ'ಗ ; 
“ಗತನಾಸಿಕಂ ಮೂಕೊಜಕ್‌ಯನಕ್ಕು” (ಕುಂಗ08- 008-೬) , ಮೂಗಿಲ್ಲದ 
ಮೂಕೊಜಕಿಯನೆಂತು ಕಣ್ಣಿಲ್ಲದ ಕುರುಡನೆಂತು . ... ಶುಭಕಾರ್ಯಕ್ಕಂ 
'ರಂಜಸಭೆಗಂ . . .ಸಲ್ಲಂ (ರವರ್ಷಿಮ್ಮ . ೯-೩); ಮಗನ ಮದುವೆಗೆ ಶಕುನವ 
ನೋಡಹೋಹುಗ ಇದಿರಲ್ಲೊಬ್ಬ ಮೂಕೊಅತಿಯ ಹಾಮಾಡಿಗನ ಕಂಡು 
ಶಕುನ ಹೊಲ್ಲೆಂಬ ಚದುರನ ನೋಡಾ ತನ್ನ ಪತಿ ಮೂಕೋಂತಿ ತನ್ನ 
ಕೈಯಲ್ಲಿ ಹಾವು ತಾನು ಮೂಕೊಆಕ್‌ಯ (ಏಸನ. ೧08); ಕಂಡಿಮೂಗನುಅಕ 
ಕಚ್ಚಿ ಕಿವಿಗಳಂ ಕಿಳ್ತು ಕೈಯೊಡನೆ ಕಿವಿಮೂಳೆ ಮೂಕೊಆ್‌ಯರಂ ಮಾಡಿ 
ನೆಜ್‌ ಬಡಿದುಡುತಿರ್ದರೊಡವೆರಸಿಯಾ ತನುಜರುಂ ಮರುಳ್ಗಳುಂ (804. 
8೨-೩೭). ಮೂಕೊರೆಯ ; ಕಣೆಗಳಂ ಮೆತ್ತಿದರು ಮೂಕೊರೆಯ 
ರಂದದೋಳ್‌ ಪಟುಭಟರು ನಿತ್ತರೈ (ತ:6ಂಗ: ೩೬-೨೩) ; ೧೨೦೦೦ಜನ 
ತುರುಕರ ಮೂಗುಗಳನ್ನು ಕೊಯಿದರು ಆ' ಮೂಕೊರೆಯರು ಎಲ್ಲರೂ 
ವಿಜಯಪುರಕ್ಕೆ ಓಡಿ ಹೋಗಿ ಅಡ್ಡಬಿದ್ದರು (ರಕ: 0) ; 
ಅನೇಕ ದೈವವ ಭಜಿಸಿ ಮೂಕೊರೆಯ ಜನರ ಸಟೆ ಕುಟಿಲ ಮಹಿಮಂಗಳಗೆ 
ಭ್ರಾಂತಿನಿಂ ಮರುಳಾಗದೆ (ಬ್ಮಣರ- ೩-೨೯). 
[ಮ್ಮೂ (- ಮೂಗು) 4 ಕೋಣೆಯ] 

[ಮೂಗ (ನಾ)-' ೧. ಮಾತನ್ನಾಡಲು ಆಗದವನು ; ಮಾತು ಬಾರ 
ದವನು ; ಮೂಕ: “ಜಡಃ. ಕಡಃ--ಈ ೨ ಮೂಗಂ" (ಹರಯ. 
600-888) ; ಕಿಟುವಕ್ಕಳುಮಾ ಮೂಗರುಮಂಪಲ್ಮಅ ವರ್‌ ವಿವೇಕದುಂ 
ಮಾತುಗಳಂ (ಕಂರಾ. ೧-೬); ಮೂಗರ್‌ ಕಂಡ ಕನಸಿನಂತೆ ಪೆಂರ್ಗೆ 
ಪೇಟಲಟ್‌ಯದೆ ನಾಡೆಯುಂ ಬಡವಾಗಿರ್ಪದುಂ (ರರ್ಮಾತ್ಮ. ೯-0೨); 
ಮೂಗ ಕಂಡ ಕನಸಿನಂತಯಿಸ್ತೆನ್ನ ಭಕ್ತಿ (ಜನ. 30) ; ಮೂಗ 
ಬಧಿರರಂಧಕರಿಗೆ ಬೇಗದೆ ಹೆಡಗೆಪಡಗೆಯೊಳನ್ನವನೀವೆ. ರಾಗದ ಭವನ 
ವೊಪ್ಪಿದುವು (ಕಂತು. ೨೦-೫೭) ; ಕಿವುಡ ಯಜಮಾನನಿಗೆ ಮೂಗ ಬಂಟ 
(ಣ)- ೨. ಒಂದು ಬಗೆಯ ಹಕ್ಕಿ : ಕಾಗೆ ನವಿಲಿಬ್ಭಾಯ ಗುಬ್ಬಿ ಪಾವ 
ಕೊಂಚೆ ಗೂಗೆ. . , ಮೂಗ ನುರಿಗಣ್ಣ ಚಾಳಕ್ಕಿ ಬೆಳ್ಳೆಕ್ಕಿಯಂ . . , 
ಹೊಡೆಹೊಡೆದಿಳೆಯಲಿಕ್ಕಿದೆಡೆ (ಸೋಕುತ. 4-೯). ೩. (ಆಲಂ) ಅತಿ 
ಯಹದ ಭಯು. ಆಶ್ಚರ್ಯ, ದುಃಖ, ಸಂತೋಷ ಮುಂತಾದ 
ಭಾವನೆಗಳಿಂದ ಮಾತನ್ನಾಡಲಾರದಂತಾದವನು ; ವನಿ ; ಮೂಗ 
ನಾದನು ಬಹಳ ಧೈರ್ಯದ ಬೇಗಡೆಯ ಬಿಡೆ. . . ಧನಂಜಯನೊಲೆದು 
ನಿಜಶಿರವ (ಕುಠ್ಮಾಳ: | 

ಮೂಗು -- ಅಲ. 1 ಸಂ. ಮೂಕ. ಪ್ರಾ. ಮೂಲ, ಮುಕ್ಕ] 
ಮೂಗಂಡುಗ. ಮುಕ್ಕಂಡುಗ (ನಾ). ಮೂರುಖಂಡುಗದ ಅಳತೆ ; 
ಪೆರ್ಜ್ಹಡಿಕೆಯ ಕಆ್‌ಯ ಕೆಬಗೆ ಮೂಗಣ: ್ನಿಗೆಂ ಕಟನಿ ಮತ್ತು 
ಬಳಮಂಗಲದ ಕೆಜಿಯ ಕೆಟಗೆ ಮೂಗಣ್ಣುಗಂ ಕಟನಿ (೪ 1೫, ನೆಂಮಂ. 
೬೦-೧೨೩; 797); ಎಜಯಪ್ಪರಸರ್‌ ಕೊಟ್ಟರ್ಮಣ್ಣು ಮೂಗಣ್ಣುಗ ಕಾಲ್ನಡು 
(ಎಕೆ: 1೪» ತುಣಸೂ, ೯-00; 980); ಶಾಸನಗಳಲ್ಲಿ ಬರುವ ನಾಣ್ಮಗಳೂ ಅಳತೆ 
ಗಳೂ . . . ಕಂಡುಗ, ಮೂಗಂಡುಗ, ನಾಗಂಡುಗ (ತುಳುನಾ- ೨೬೦), 
ಮುಕ್ಕಂಡುಗ ; ಇದರ್ಕೆ ಕೊಟ್ಟವಿರ್ಸೈಬನಿಕಣ್ನುಗಂ ಕಲಕಣ್ಣುಗ 


ಮೂಗಂದಾಯ 


ಮುಕ್ಕಣ್ಣುಗ ಮಿಚಿ ನಿರಜ ಕೊಟ್ಟು ಮಣ್ಣರ (ಕ.ಸ. ಕೋರಾರ 6-೯: 
ಸು, 753). [ಮೂ (೬ ಮೂಜು) 4 ಕಂಡುಗ («ಎ ಏಂಡುಗ)] 

ಮೂಗಂದಾಯ, ಮುಕ್ಕಂಧಾಯ (ನಾ)- ೧. [ಜ್ಯೋತಿ] (ಒಂದು 
ವರ್ಷದ) ನಾಲ್ಕುತಿಂಗಳುಗಳ ವರಂ ಅವಧಿ: «೪. 
ಮುಕ್ಕಂಧಾಯ : ೨. ಕಂದಾಯದ. ಮೂರನೆಯ ಒಂದು ಭಾಗ: 
ಪೂರ್ವಭೋಕ್ತೃಗಳಹ ಬ್ರೌಹ್ಮರುಗಳು ಸಪ್ತವಿಂಶತಿವೃತ್ತಿ ಸಂಖ್ಯಾಕಾವಾಗಿ 
ಅನುಭವಿಸ್ತಂ ಮುಕ್ಕಂಧಾಯವಾಗಿ ತೆರದೆ ಸುಖದಲಿಹಂಕಾಗಿ ನಿಯತ 
ಶೋತ್ರವಾಗಿ ಬಾಚ್ಚಂಣ್ಲೊಡೆಯರು ಕೊಟ್ಟ ಧರ್ಮಶಾಸನ (ಫಂ: ೦೯೪೦. 
48-88 ; 1999). [ಮೂ (೬ ಮೂಲು) 4 ಕಂದಾಯ] 

ಮೂಗಕ್ಕೆ ' ಮೂಗಬಕ್ಕಿ ನೋ. 

ಮೂಗಣಿಂಗ (ನು).  ಮೂಗಂಡುಗ (?) : . ಲಿಂಗಪ್ರತಿಷ್ಟೆಗೆಯಿ 
ದೇವರ್ಗೆ ` ಕೊಟ್ಟ ಗಳ್ಲೆ ಮೂಗಣಿಂಗ ಪಾಟ್‌ ಕಣ್ಣುಗ (ಕ. ೩ (8), 
ನಂಗ್‌. 000-3 ; 10ನೆಯ ಕತ). 

[ ಇದು ` ಮೂಗಂಡುಗ ' ಎಂಬುದರ ಅಪಲಿಬಿತವಿರಬಹುದು] 

ಮೂಗತ್ತಲೆ (ನಾ). ಮೌನವಾದ ಅಂಧಕಾರ ; ಕಗ್ಗ ತ್ತಲೆ: ಕೃಷ್ಣಪಕ್ಷದ 

ಮೂಗತ್ತ ಲೆಯಲ್ಲಿ ದಾರಿ ನಡೆಯುತ್ತಾ ಹೋದೆವು (೫ರವೀ- ೦೩೦). 
[ಮೂ (« ಮೂಗು) _. ಕತ್ತಲೈ (೬ ಕಟ್ಟಲೆ] 

ಮೂಗಯ್‌ " ಮೂಗೆಯ್‌ ” ನೋ. 

ಮೂಗರಿ, (ಕ್ರಿ). ಮೂಗನ್ನು ಕತ್ತರಿಸು, “ಕೊಯ್ಯು : ` ಲಲನೆಯ 
ಕದಪುಗಳೊಳ್‌ ಮಾರ್ಮಲೆದೊಡಜಂ ಪಿಂಗವೇಬ್ದು ಮೂಗರಿದುದಲಸಂದೆಲಿ 
ಗಳ ಲೋಕದೊಳೆಲ್ಲಿಯುಮೆಲೆಗಳ ಮೂಗರಿವುದಾದುದಂದಿಂ. ಬಟ್‌ಯಿಂ 
(ಉಣ: ೩೨5 ಕೂದ್ರಳ); ಹರಿಗೆಯ ಗದೆಯ 'ನೇಜೆಯದೊಂಟಿಆಃಗಾಜರುರ 
ವಣಿಸುವ ತುರುಕರನು ಮಂಟ್‌ಯಲಿಜಟ!ದು ಮೂಗರಿದು ತಂದಾಕ್ಷಣ 
ಸರಗಟ್ಟಿ ಮೆಅಸಿಸಿದರಾಗ (ಕಂತು, 0೫-೬); ಮೈಸೂರವನು ತನ್ನ ಕೈಗೆ 
ಬಿದ್ದು ನಿಸ್ಸಹಾಯರಾದ `ಶತ್ರುವೀರರಿಗೆಲ್ಲು ಮೂಗರಿದು 'ಮಾನಭಂಗ 
ಮಾಡಿ ಹಲ್ಲಿರುವ ಪರಮರಣಧರ್ಮನವನೆಬುದನ್ನು, ನಾವಾರೂ ಮರೆತು 
ದಿಲ್ಲ (ರಗ. ೧೪-೦೮). [ಮೂಗು 4 ಅರಿ] 

ಮೂಗರ್ಮಿ (ನಾ). ಮೂಗನ್ನು ಕೊಯ್ಯಿಸಿಕೊಳ್ಳುವಿಕೆ; ಪೊಕ್ಕಿಜ್‌ಯಲ್‌ 
ಪೋಗಿ ಮೂಗರಿವಡೆದರ್‌ (ಕಂತ. ೩೬-೦೬) ; ಎಜಿಗಿಸುವುದೆದುಗೆಟ್ಟು 
ಪೆಜರ್ಗೆ ತಾನೆಅಗೆ ಪೋಗಿ ಪೋಗಿ ಮೂಗರಿವಡೆದರ ತೆಜನಪ್ಪುದೆಲಗೆ. 
ಬೆಲೆವೆಣ್ಣೆ (60ರ. ೨-೬). [-ಆ ಮೂಗರಿ,] 

ಮೂಗರಿಕಿ. (ನಾ). ಮೂಗು ಕತ್ತರಿಸಿಕೊಂಡವಳು : ಮರುಳಲು 
ನೀನೆಲೆವೊ ಖಳ. ಮೂಗರಿಕಿಗಾದಭಿಮಾನಭಂಗಕೆ ಧುರವನೆಸಗುವ 
ನಪ್ರಬುದ್ಧನೊ ಮೇಣ್ಣಿಚಕ್ಷಣನೊ (ಕೊರಂ. ೩-೬-೫೨), [ಮೂಗರಿ,] 

ಮೂಗರ್ಜಿ, ಮೂಕರ್ಜಿ (ನಾ). ಬರೆದವರು ಯಾರೆಂದು ತಿಳಿಸದೆ 
ರುಜುವಿಲ್ಲದೆ. ವಿಳಾಸ ಕೊಡದೆ ಬರೆಯುವ ಅರ್ಜಿ; ಬೇನುಮಿ 
ಅರ್ಜಿ: ಶ್ಯಾನುಭೋಗನಿಗೆ ವಿರೋಧವಾಗಿ ನಿತ್ಯ ಒಂದೊಂದು ಎರಡೆರಡು 
"ನಾರಾಯಣಿ ` (ಮೂಗರ್ಜಿ)ಗಳೂ - ತಿಲ್ಲೂಕುಕಚೇರಿಗೆ ಬರತೊಡಗಿದವು 
(ಗರುಠಾ- 003); ತನ್ನ ಕೈಯಿಂದ ಮೂಗರ್ಜಿಯೋಪಾದಿಯ ಪತ್ರ 
ಜೀವಣ್ಣನ ಅಣ್ಣನಿಗೆ. ತಲುಪಿಸಿ... . ಇಲ್ಲಿಗೆ ಬಂದರೆ ಗತಿಯೇನು ಕ 
(ಬ೩ಮುನೆ- 008). ಮೂಕರ್ಜಿ ; ಮೂಕರ್ಜಿಗಿಂತ ಮಿಗಿಲಾಗಿ ಬರೆದರು 
ಸೆಟ್ಟರು (8ನೂಾ, 63) ; ಅವನ ವಿರುದ್ಧವಾಗಿ ಮೂಕರ್ಜಿ ಬರೆಯುವ 
ಧೈರ್ಯ ಆ ಹಳ್ಳಿಯವರಾರಲ್ಲೂ ಇರಲಿಲ್ಲ (ರೆಲೀ- ೦೨೬)- 

[ಮತಿಗು ಅರ್ಜ] 

ಮೂಗವಲ್‌, ಮುಕ್ಕವಲು (ನಾ). ೧. ' ಮೂರು ಬಗೆ.-ರೀತಿ: 

ಆದಿಶಕ್ತಿಯೆನಿಸಿರ್ದುಂ ಮೂಗವಲಿಂ ಹರಿಹರಬ್ರಹ್ಮರ್ಕಳಂ ಮೋಹಿಸಿದ ನನ್ನೀ 


28. 


s 


48 


ಮೂಗಿ, 


ಮಾಯಾವಿನೋದಮನಾರಣ್‌ಗುಂ (ಕಾಶಾಕ್ಕ, ೬೨-೦೨), ಮುಕ್ಕವಲು: ೨. 
ಮೂರು ಕವಲು.-ಭಾಗ : ಅತಿಥಿಗಳೊತ್ತಟ್ಟು, ಮದುವಣಿಗರ ಮರು 
ದಿಬ್ಬಣವೊತ್ತಟ್ಟು-  ಶನ್ನವರೊಡಗೂಡಿದ ವೀರಬಂಕೆಯನೊತ್ತಟ್ಟು. 
ಮುಕ್ಕವಲಾಗಿ ನೆರೆದ ಸಂದಣಿ ಹರಿದುದು (೧8೦: 00೩): 
೩ [ಮ್ಮೂ (ಇ ಮೂಜು) 4 ಕವಲ್ಕ್‌] 

ಮೂಗಳ್‌ (ಕ್ರಿ). ಹೇಳಲಾಗದೆ ಮೂಕವಾಗಿ ದುಃಖಪಡು ; ಒಳ 
ಗೊಳಗೇ ರೋದಿಸು`: ಕೊರಳ" ಬಿಗಿದು ಮೂಗಳ್ತಳಾ ದಿವ್ಯದುಃಖಿನಿ 
ಸಗದ್ಗದಂ (ಕ್ರೀಂವೂಿ. 304-66). 

[ ಮೂಗು 4 ಅಳ್‌, ( ಇ ಅಬಿ, ) ] 

ಮೂಗಳ `ಮೂಗೊಳ ` ನೋ. 

ಮೂಗಳು (ನಾ). ಹೇಳಿಕೊಳ್ಳಲಾಗದೆ.ಒಳಗೊಳಗೇ ದುಃಖಿಸುವಿಕೆ : 
ಮೌನರೋದನ : ಅವಳ ಮೂಗಳುವನ್ನು ಕೇಳುವವರು ಅಲ್ಲಿ ಯಾರೂ 
ಇರಲಿಲ್ಲ (ಕೂ): . [ಮೂಗು + ಅಳು ( ಇ ಆರು) ] 

ಮೂಗಬಕ್ಕಿ. ಮೂಗಕ್ಕೆ (ನಾ). ಎ ಮೂಗಳು ; ವಿರಾಟನ ಮಹಾ 
ದೇವಿಯುಂ ಪೇಡಿ 'ಸತ್ತಂತೇನುಮನೆನಲಜಯದೆ ನಾಣ್ಣಿ ತನ್ನೊಳೆ 
ಮೂಗಬಕ್ಕಿಯನಲ್ಟು ಕೆಮ್ಮನಿರ್ದಳ್‌ (ಶುಶರಾ. 6-69 2) ; ಒಳಗೊಳಗೆ 


ಮೂಗಟಕ್ಕಿಯಟ್ಬಟ್ಟು . . . ಮಮ್ಮಲಂ ಮಯುಗಿ (6ರ: ೩-೩೩ ನ): 
ಮೂಗಕ್ಕೆ ; ನಡವಳಿಯ ಗುಣವೋ ಪುರಾಕೃತದೊಡಲ -ದುಷ್ಕೃತ 


ಲವೋ ತನಗೆಂದಡಿಗಡಿಗೆ ಮೂಗಳ್ಕೆಯಲಿ ಮಣುಗಿದನು ನರನಾಥ (8460: 
೪-೪) ; ಸತಿ ಘನಗದ್ಧದಸ್ವರದಿಂದಲಾ ಮೂಗಕ್ಕೆಯಲಿ ಕಡುನೊಂದಳು 
(ಕೋಗಡ. ೦೩-೩೬)- [ ಮೂಗು _. ಅಟಕ್ಕಿ ] 

ಮೂಗಟಸಿ (ನಾ)- = ಮೂಗಳು : ಪಣ್ಣಿಂಗಿಟ್ಟೊ! ಡೆ ಕಾಯ್‌ ಬಿರ್ದು 
ದೆ ನಾಣ್ಣುಡಿ ನುಡಿವರ ಮಾತೆನಗುದುದೆಂದು. ಮೂಗಟಕ್ಕಿಯಟ್ಟು 
(68೯ಕ್ಗು- 00-083), [ಮೂಗು 4 ಅಟಿ 4 ಎಮ್ಮೆ) 

ಮುಾಲಿ, ಮುಗ್ಗಾಲಿ (ನಾ). ಮೂರು 'ಚಕ್ರಗಳುಳ್ಳ ವಾಹನ ; 
ಇಗ್ಗಾಲಿ (ಬೈಸಿಕಲ್‌) - ಮೂಗಾಲಿ (ಟ್ರೈಸಿಕಲ) (oye: ಇಂಳಂ), 
ಮುಗ್ಗಾ ಲಿ: `" ಮೂರು ಚಕ್ರದ ಸೈಕಲ್ಲು, ಮುಗ್ಗುಲಿ” (1೧102019, 
ಇಳು) ' ಇಗ್ಗಾಲಿ", "ಒಗ್ಗಾಲಿ? ಪರಾ. 

[ಮ್ಯೂ( ಎ ಮೂರು) 4 ಗಾಂ] 

ಮೂಗಾವುದ (ನಾ). ಮೂರು ಗಾವುದ :: ಸೌಧರ್ಮಕ್ಕದಲಳುದಮತ್ತ 
'ಮೂಗಾವುದದೊಳ್‌ ನೆಲಸುವರನುತಸುಖರಾ ಸಿದ್ಧರ್‌ (ಕಾಂತಿಫು. ೦೨-೪) ; 
ಅರೆಗುವುದಮಂ ಪರಿದಂ ಮೂಗಾವುದಮುಂ ನಡೆದಂ (ಜದ: 036 ಶ್ರಯೋ); 
ಯೋಗಂ ಮೂಗುವುದವೆನೆ ರಾಗಾವಿಲಚಿತ್ತರಾಗಿ (ವಸ್ತರಂ- 6-೬೦)- 

[ಮೂ ( ಎ ಮೂಲು) 4. ಗಾವುದ] 

ಮೂಗಾಳಿ (ನಾ)- [ಜೈನ] ತನುವಾತ, ಘನವಾತ ಮತ್ತು ಫನೋದಧಿ 
ವಾತ ಎಂಬ ಮೂರು ವಾಯುವಲಯ ; . ಕಡೆಯಿಲ್ಲಿದಂಬರದೆಡಿ 
ಯೊಳು ಮೂಗಾ [೫ಕಾಂ- ಫಾ]ಳಿಯಡಕಿಲುಗೊಂಡು ಬಳಸಲು ಷಡುದ್ರವ 
ತೀವಿ ಮೂಜಗ ಜನಬೋಧಂ ಪೊಡೆಯಲಿ ತಾನೆ ರಂಜಿಪುದು (ನರಕ 

[ಮ್ಯೂ (ಎ ಮೂಜು) + ಗುಳ್ಳಿ ] 

ಮೂಗಾಳಿವಿಡಿ (ಕ್ರಿ). ಮೂಗಿನಿಂದ ವಾಸನೆಯನ್ನು ತಿಳಿ, _ ಅರಿ ; 
ಕಾಣಿಮದೊ ದಿಟದ ಮೃಗತತಿಯದರ ಬಳಿ ಸುಳಿಯಲೈತಂಜಿ ಹಿಂಜರಿದು 
ಮೂಗಾಳಿವಿಡಿದು ನಿಂತಿಹವಲ್ಲಿ ಸಾಲ್ಗೊಂಡು ಬೆರ್ಜಿ ಗಾರಾಗಿ | (ena. 

[ಮ್ಮೂ ( «ಎ ಮೂಗು) + ಗುಳವಿಡಿ ) 

ಮೂಗಿ, (ನಾ). ಮಾತನ್ನಾಡಲು ಆಗದವಳು ; ಮೂಕಿ: “ಮೂಗಿ 


0-೪3). 


೨೩೪-೦೩೪).. 


(ಕೆ) - ಮೂಕೀ ” (ತದ್ಮಳೋ, ೩) ; ನಿರ್ದಯದಿಂ ಪೀಡಿಸಿ ಬಳ್ಳುವೋ 
ಪಿನಗಮೆಲ್ಲಂ ತಾಪಿನಂ ಮೇಗೆ ಮೂಗಿಯ ಮೂಗು ತಲೆವಾರ ಕೊಯ್ಲು 


ಮೂಗಿ 


(ಸುಕುಮಾ,. ೬) ೭ ಮಾಗಿಯ ಕೋಗಿಲೆಯ 
ನೋಡವ್ವಾ (೪8೫: 1. ೦೬೨): [ಮೂಗ 

ಮೂಗ್ಯಿ (ನಾ). ಒಂದು ಬಗೆಯ ಹಕ್ಕಿ; ಮೂಗ : ಘಾ [ಣಾ 
ಫ್ರು]ಣಿಯೆನೆ ಮೂಗಿ” (ಕುಂಗಣ- ೩3-೯) ; ಕೋಗಿಲೆ ಚಾದಗೆ ಪೋಪಗೆ 
ಮೂಗಿ ಗಲಿಂಜಂಚೆ ಕೊಂಚೆ ನೂಲೆಳಗಂಪಂ ಕಾಗೆ ಪೊಣರ್ವಕ್ಕಿ ಪೊಂಗುರು 
ಗೂಗೆ ಮುಕುಂದಂ ಬಲಾಕೆ ಲಾವುಗೆ ಸೇನಂ - (ಕಾತ್ಮಕಾ- 00% ಕೂರ್ರಳ) ; | 
ಪುಗೆಯುಂ ಪೋಗೆಯುಮೆಡದತ್ತಲ್‌ ಪಗೆ ಮೂಗಿಯ ಶಕುನಂಗಳಿಷ್ಟ 
ಫಲಮಂ ಕುಡುಗುಂ (ಊಕೋಶ- 03-06) ನ ನಾಲಗೆಗೆಟ್ಟಾಕೆಯಂತೆ 
ಮೂಗಿ ನೆರನುಳ್ಳಂ ಪ್ರಿಯಂಗೆಯ್ವಂತೆ ಪಂಗಾಗೆ . . ಅನೇಕ ಪಕ್ಷಿಜಾತಿ| 
ಗಳಿಂ (80ಹಂ- ೨-೩6 2). [ಮೂಗು - ಇ) | 

ಮೂಗಿಡು (ಕ್ರಿ)- (ಎತ್ತು. ಎಮ್ಮೆ ಮೊದಲಾದುವುಗಳನ್ನು ಹತೋಟಿ! 
ಯಲ್ಲಿಡುವುದಕ್ಕಾಗಿ ಮೂಗಿಗೆ ದಾರ ಹಾಕಲು) ಮೂಗುಚುಚ್ಛು 
“ನಸ್ಕೋತಃ, ನಸ್ತಿತಃ - ಈ ೨ ಮೂಗಿಟ್ಟುದು” (ತಉಡು. ೪೪-003) ; 
ಸುಡೆ ದಾವಾನಳನೊಂದನೊಂದು ತಿನೆ ಕುತ್ತುಂ ಪತ್ತೆ ಕೊಂದಿಕ್ಕೆ ಕುಡೊಡೆಯ] 
ಶೀತದ ವಾತದಾತಪದ ಧಾರಾಪಾತದತ್ಯಾತುರಂ ಮಡಿವಂ ಮಾಡೆ ಕರಾಂ! 
ಶೋಪದತಿ ಸಂತಾಪಕ್ಕಡರ್ಪಾಗೆ ಮೂಗಿಡೆ. ನಿರ್ಬಂಧದಿನೇಆ ಪೇಟ್‌ ತಿನೆ| 
ತಿರ್ಯಗ್ಹಾತಿಗಳ್ಬರ್ದುಗುಂ (ಬು. 0೩-೦೦೦). 

ಮೂಗಿಟ್ಟೆ ಜು = (ಆಲಂ) ಅಂಕೆಯಲ್ಲಿಡು ; ಹದ್ದು ಬಸ್ತಿ ನಲ್ಲಡು | 

ತಲೆಯಂ ಕಡಿಯೆಯಂಂ ಕರುಳನುರ್ಚೆಯುಂ ... , ಮ ಗಟ್ಟಿ (ಟೆ! ಆ ಅಕಿ, 
ಯುಂ (ಆತ: 00.00 ಐ); ಒತ್ತೆಮೃದೆ: ಮೂಗಿಟ್ಟೇಜದಂ ಮಾಳವನನ್‌ ! 
೬೬ ವಿಕ್ರಮಾದಿತ್ಯದೇವಂ (ಮೈ60- ೦3೯, ೬೩-06 ; 1081) ; ಏಜ್‌! 
ದೊನೆ ಮನನನೆನ್ನಂ ಮಾಜ್‌ದನುಅದಡಸ ಪಿಡಿದು ಪೇರಿದನಧಟಂ ತೋಜ್‌ದ 
ನೊಡೆವ[ಂ] . ಮೂಗಿಟ್ಟೇಅದನೆಂದಳ್ಳಿ ' ಬಾಳನಹಿಪೆತಿಯಿತ್ತಂ (ರತಂ. 
6-4೬) - [ಮೂಗು ೬ ಇಡು] 

ಮೂಗಿರಿ " ಮೂಗಿಜಿ? ನೋ. 

ಮೂಗಿಲ್ಲಿ (ನಾ). ಮೂತಿಯು ಉದ್ದವಾಗಿರುವ ಒಂದು ಬಗೆಯ 
ಇಲಿ; ಸೊಂಡಿಲಿ : `` ಗಿರಿಕಾ, ಬಾಲಮೂಿಕಾ - ಈ ೨ ಮೂಗಿಲಿ” 
(an: 000. [ಮೊಗು _.. ಇಲ್ಲಿ] 

ಮೂಗಿಲಿ, (ನಾ). ಮೂಗು ಇಲ್ಲದಿರುವವನು : ಮೂಗಿಲಿಯೆಸಮತಂ 
ಮನೆವಾಗಿಲ್ವುಗೆ ಜೋಗಿ ಬಂದನೆಂದೆಳಮಕ್ಕಳ್‌ ಕೂಗಿಡೆ (ಆಕ್ರತಿ. ೦೪೦-೦೪); 
ಮೂಗಿಲಿಗಳ ಪುರಿ ಸೊಟ್ಟಮೂಗಿನಾತನರಸನೆಂಬ ಹಾಗೆ ನಿಮ್ಮ ಮೂರ 
ಕುಲಕೆ ಆ ಗನ್ನಗತಕಿ (ಯಾವವಾ- ೫). [ಮೂಗು 4 - ಇಲ್ಮಿ ] 

ಮೂಗಿಟ್‌, ಮೂಂಕಿಜಟಿೌ. , ಮೂಗಿರಿ (ಕ್ರಿ). ೧. ಮೂಗನ್ನು ಶಿವಿ.- 
ಚುಚ್ಚು: ಪಿ. (ಆಲಂ) (ವಾಸನೆಯನ್ನು ನೋಡಲು) ಮೂಗನ್ನು 
ಸಮಿಪಕ್ಕೆ ತರು; ಮೂಸು : ತುಜುಗಳ್‌ . . . ತದ್ಬಾಲನಂ ಕಂಡು 
ಮೂಗಿಳ್‌ಯುತ್ತುಂ ಕೃಡಿವಾಲಮೆತ್ತಿ ಕೆನೆಯುತ್ತಾನೆಂದದಿಂ ಸುತ್ತಿ 
ಮತ್ತೀಣಿದತ್ತಿತ್ತ ಲವುಂಕಿ ಪೊ:ಗದಿರೆ (ರರ್ಕನ್ನು: ೦೦-೦): ಹ, 
ಹೀಯಾಳಿಸು ; ಅವಮಾನಗೊಳಿಸು : ರಿಪುಜನದ. ಪೆರ್ಚಿಂಗಂ 
ಪರುಂಗನಾಜನದ ಮೆಚ್ಚಿಗಂ ಮೂಗಿಅುವುತೆ ಸೊಗಯಿಸುವ ಗಂಧೇಭ। 
ವಿದ್ಕುಧರನ ಮೂಗು ತನ್ನ ಸುಯ್ಯ 'ಕಂಪನಲ್ಲದೆ ಪೆಆರೆ ಕಂಪನಾಸೆ | 
ವಡದಂತಾದುದು (ಕಂಃಕಾ. 3-೩೪) ; ಉಮ್ಮಳಿಕುಂ . ಮೂಗಿಾಗುಂ 
ಕೆಮ್ಮನೆ ನೆವಮಿಟ್ಟು  ದೂುಗುಂ ಸೋಂಕುವೊಡಂ ಸಮ್ಮನಿಸದೆ 
ಜಡಿಗುಂ ನುಡಿಯಮ್ಮಿಗುಗುಂ ಪತಿಯನೊಲ್ಲದವಳಬ್ಬವುಖಿ (ಮುಡಾ, 
60-10). ಮೂಂಕಿಟ್‌: ೨. ದೆಸೆಗಳ್ಳೆ  ಬೆರ್ಚಿ ಮೂಂಕಿಜವೆ 
ವನಮದಿಸಿಗಳಿಂ ಮದಹಸ್ತಿಯುತೆ ಮರವಾಯ್ವ ಪುಲಿಗಳಿನತಿಭಯಂರಾ 
ಕಾರಮಪ್ಪ ದ್ವೈತವನಕ್ಕೆ ಬಂದು (ಶ:ಕಥಾ, ೬-3೯ ನ). ಮೂಗಿರಿ ;! 


| 


ಮೂಗು 
೩. ಮಗುಳೆ ಮಗುಳೆನ್ನುವಂ ಮೂಗಿರಿದು. ನೆಗುತೆದನು .(2ಕೆತು. 
೦೯-೩೩). [ಮೂಗು + ಇಲ್‌] 


ಮೂಗು, ಮೂಂಕ್ಕು, 
೧. 


ಮೂಕ್ಕಿ. ಮೂಕ್ಕು ಮೂಕ, (ನಾ). 
ಪಂಚೇಂದ್ರಿಯಗಳಲ್ಲಿ / ಒಂದು ; ಉಸಿರಾಡುವ ಮತ್ತು 
ವಾಸನೆಯನ್ನು ಹಿಡಿಯುವ ಅವಯವ ; ನಾಸಿಕ; ಫ್ರಾಣೇಂದ್ರಿಯ: 
“ ಸಿಂಘಿನೀ. ನಾಸಿಕ ನಾಸಾ: ಘ್ರಾಣಾ, .ಘೋಣಾ -ಈ ೫ ಮೂಗು” 
(ತರಡು. 6೬-4೬೭) ; ತಾಂ ತೊನ್ನನಾಗಿ ಮುರುಂಟಿದ ಕೈಯಂಂ ಕಾಲುಂ 
ಬೆರಸು ಮೂಗೊಳಗರ್ದು ರಕಿಗೆ ಸುರಿಯೆ (5ರ್ಗಾಣ- 033-348) ; ಕಿವಿ 
ಮೆಯ್‌ ಕಣ್‌ ನಾಲಗೆ ಮೂಗಿವು ಶಬ್ದಸ್ಟರ್ಶರೂಪರಸಗಂಧಸಮ:ದೃವ 
ಸುಖದೊಳ್‌ ತೊಡರ್ವುದೆ ಸುಖಂ (609, ೦೪-೦೨೬) ; ಮೂಗಿನೊಳುಳು. 
ವಾತಂಗೆ ನೇಗಿಲಂ` ಕೊಟ್ಟರೆಂಬಂತೆ (ರರ್ಮಾಕ್ಕು. ೨-೦೪೪) ; ಅರಸನನುಜನ 


ಕುಡಿದ ನೆತ್ತರ ಬರಿಸುವೆನು ಮೂಗಿನಲಿ (ಕುವ್ಮಾಳ: ೨೦-೩೬) ; ಮೂಗಿಲ್ಲ 
ಪವಳಿಗೆ ಮೂಗುತಿ ಯಾಕೆ? (ಣರ). ೨. (ಪಕ್ಷಿಗಳ) ಮೂತಿ: 
ಕೊಕ್ಕು : ಚಂಚು: ಅಡರ್ದು ಕಮಂಡಲುಜಳಮಂ ತುಡುಂಕೆ ಕಂಡೊಳ 
ಗಣೆಸಡಿ ಕಾಗೆಯ ಮೂಗು ಪಿಡಿದುಜದಿಅಾಂಕಿ ಮುಖದವೊಲೆಡಗೆಯ್ವಿಡಿ 
ದೊತ್ತಿ ಮುಜಯೆ 'ಮೂಗಂ ಬೇಗಂ (6ರ8ೇ- ೬-೬೬) ; ಕ್ಷಿತಿಯೊಳಶಿಶಯ 
ಮಾದ ಪನಸಫಲಗಂಧದೋನ್ನತಿಗೆರಗಿ. ಮೂಗಿನಿಂ ಕಚ್ಚಲದು ದೊರೆಯ 
ದಿರೆ ಗತಿಯೆಳಿದು 


ಪೋಪ ಶುಕನಿಚಯಕಲ್ಲದೆ ದೋಷಮಾ ನವ್ಯಫಲಕಪ್ಪುದೇ 
೩. ಮುಂದಿನ ತುದಿ;. ಮುಂಗುಡಿ; ಅಗ್ರ: 
ಂಡಿಯಕ್ಕನ್ಕಿಂ* (ಕತರ: ೨08) ; ಮುತ್ತು ಉರುಳಿ 
ಹೊರಳಿ ಮರಳಿ ಬರಲು ತುಟಿಯ ನನೆಗಿದೆ; ಮುಕ್ತಿ ಉಯ್ಕಲಾಟ 
ನೋಡು ಮೂಗ ಮೂಗ ತೆನೆಗಿದೆ. (96%. ೪೬:0). ೪, ಪಾತ್ರೆ 
ಮೊದಲಾದುವುಗಳ ಮೂತಿ ; (6)... ೫. ಧಾನ್ಯ, ಕಾಳು 
ಮೊದಲಾದುವುಗಳ ತುದಿಯ ಭಾಗ: ನೆಲಗಡಲೆ ಬೀಜವನ್ನು 
ಹುರಿದು ಟೇಳೆಮಾಡುವಾಗ ಅದರ ಮೂಗನ್ನು ಬೇರ್ಪಡಿಸಬೇಕು (ಕೂತಿ). 
೬. ಮಾತನಾಡಲು ಆಗದಿರುವಿಕೆ ; ಮೂಕತನ : `ಮೂಗ', 

'ಮೂಗಟಕ್ಕಿ' ಪರಾ: p ಈ ಅರ್ಥವನ್ನು ಸಂಗ್ಕೃತದ “ಮೂಕ' 
ಶಬ್ದದಿಂದಲೂ ನಿಷ್ಟನ್ನ ಮಾಡುವ ಸಾಧ್ಯತೆ ಇದೆ. ಮೂಂಕ್ಶ್ಕು ; 
೭. ಗಾಡಿಯ ಮುಂಭಾಗದ ಉದ್ದವಾದ ಮೂತಿ: ಮಿನುಗುವ 
ಕೊಂಬಿನಚ್ಚು ಕಿಜುಗೊಂಬಿನ ತಳ್ತರಗೀಲ್‌ . - . ತೋರಗೊಂಬಿನ ನೊಗ 
ಕಣ್ಣೆ ಚೆಲ್ವೈನೆ ನಡೆತಂದುವಂದಸುಗೆಯೆಂಬ 
ನೆಗಟಕ್ತಿಯ : ತೇರ್ಗಳೆತ್ತೇ (ಕರಣ, ೨೦೩). ಮೂಕಿ; ೭ 
ಕೊನೆಗೆ ಅರ್ಜುನನು . .. ಎದೆಗೆ ಹೊಡೆದನು. ಅದರಿಂದ ನೊಂದು 
ಭೀಷ್ಮನು ರಥದ ಮೂಕಿಗೆ ಒರಗಿದನು (63%. 0೬) ; ಜಾನಕಿ ಗಾಡಿಯ 
ಮೂಕಿಗೆ ನಮಸ್ಕರಿಸುತ್ತಿದ್ದಳು. (೧0೫, 80. ಮೂಕು; ಸಿ 
ನೂಕಿ ಕೊಯ್ದೊರಳುಗಳ ಮುಂಡದ ಮೂ[ಕಾಣಾ- ಮೋ]ಕನಲಿ 
ನೆಗೆದೊಗುವ ನೆತ್ತರು ನಾಕವನು. ಸಾರಿದುದೆನಲು ಸವಣಾದನು ಪರಬಲವ 
(ಕುಮ್ಮಾರ್ರೋ.- ೬೪). ೬. ಅಚ್ಚು ಮಂಜ್‌ದು ಮೂಕು ಗುಡುಗಿರಿದಾ 
ಗುಯಿ ನುಚ್ಚು; ನೂಟಾಗಲಾ ಶಕಟ ಬೆಚ್ಚಿ ದಂದದಿ ಮಾಯವಾಗಿ ಪೋಗಲು 
'ಕಂಡಚ್ಚರಿಯನು ತಾಳ್ಗೆರೆಲ್ಲ (860330. ೦೫:೪೮); ಭಾವಶುದ್ಧದೆೊಳಂತರಿಕ್ಷವಾ 
ಪುಷ್ಕರಾಖ್ಯಾವಿಶೇಷದ ಮೂಕು ಮೆಟ್‌ದವಾ ಬಂಡಿಗಿಂತೆಸೆಯೆ ಪರಿನಿರ್ಮಿ 
ಸಿದನು (ಶೀಕ್ಕಿಫು- ೬೨-00-೭) ; ಬಂಡಿಯ ಮೂಕಿನ ಮೇಲೆ ಕುಳಿತು. 
(6೨6ರ: ೪-  ಮೂಕ್ಕೆ : ವಿ. ಕೊಲ್ಲಾರಿ ಚಕ್ಕಡಿಗೆ ಹೂಡಿರುವ 
ಎತ್ತುಗಳ ಕೊರಳ ಗೆಜ್ಜೆಯ ಸರವು ಟಿಂಟಿಣಿಸಲು ಮೂಕೆಯಲಿ ಕುಳಿತಿರುವ 
ಆಳು ಲಾವಣಿ ಹೊಡೆ ಕಿವಿಗೊಟ್ಟು ಕೇಳುವವು ಬಾನು ಬಯಲು 1 
(mse. 3-೯೩). 


ಮೂಗು 


ಮೂಗ ಕೊಯ - (ಆಲಂ) ಅವಮಾನಗೊಳಿಸು ; ಮರ್ಯಾದೆ 


ಯನ್ನು ಕಳೆ: ಬಾಗಿಸಿದ ಬಿಲ್ಲಿನಲಿ ರಾಯರ ಮೂಗ ' ಕೊಯ್ದನು 
ಮದುವೆಯಲ್ಲಿ (ಕುವರ. ೭-೦೦). ಮೂಗನುಳುಹು ಎ (ಆಲಂ) 
ಮರ್ಯಾದೆಯನ್ನು ಕಾಪಾಡು ; ಮಾನವನ್ನು ರಕ್ಷಿಸು: ಅಸುರರ 


ಕೊಂದಮರರ ಮೂಗನುಳುಹಿದ ಬಿಸುಗಣ್ಣನುರುನಾಸಿಕಕೆ ` ವಸುಧೆಯೊಳಿ 
ಉಪಮಾನ (ಉರಾಸಾಂ" ೬-೦೬) ; ಮೂಗಿಗೆ ಕವಡೆ ಕಟ್ಟಿಕೊಳ್ಳು 
(ಆಲಂ) ಎದುರು ಮಾತನಾಡದೆ ಜೀತದಾಳಾಗಿರು, -_ ಅಧೀನ 
ವಾಗಿರುಃ ಮೂಗಿಗೆ ಕವಡೆ ಕಟ್ಟಿಕೊಂಡು ಆ ಹುಡುಗಿ ಒಬ್ಬಳೇ ದುಡಿದು 
ಸಾಯಬೇಕು (೩64. ೭೨) ; ಇಪ್ಪನ್ನೆಲ್ಲ ಹೇಗೊ ಸಹಿಸಿಕೊಂಡು ಮೂಗಿಗೆ 
ಕವಡೆ ಕಟ್ಟಿಕೊಂಡು ಹೋಗುತ್ತಿದ್ದರೂ (ಮಿಶಾ. 3). ಮೂಗಿಗೆ ತುಪ್ಪ 
ಹಚ್ಚುಎ (ಆಲಂ) ಆಸೆಯನ್ನು ತೋರಿಸು; ಬಯಕೆಯನ್ನು 
ಹುಟ್ಟಿಸು: ಶಿವಪೂಜೆ, ಗುರುಸೇವೆಗಳ ನೆವಮಾಡಿ ದೊರೆಗಳ ಮೂಗಿಗೆ 
ತುಪ್ಪ 'ಹಚ್ಚಿಕೂಡ್ರಿಸಬೇಕೆಂದು ಮಾಡಿದ್ದಾಳೆ! (105. 6೧)"; ನರಗುಂದ 
ಜಕಾತಿ ಕಟ್ಟಿ ಕೆಲ್ಸ ಕೊಡಸ್ತ್ರೀನಿ ಅಂತ ಮೂಗೆಗೆ ತುಪ್ಪಾ ಹಚ್ಚಿಕೂಡಿಸಿದಾ 
(ತಗ: ೬): ಮೂಗಿನ ನೇರಕ್ಕೆ ಮಾತನಾಡು ಇ - (ಆಲಂ) ತನ್ನ 
ಅನುಕೂಲಕ್ಕೆ ತಕ್ಕಂತೆ ಮಾತನ್ನಾಡು; ತನಗೆ ಸರಿಯಾಗುವಂತೆ 
ಮಾತನ್ನಾಡು : ನಿನ್ನ ಮೂಗಿನ ನೇರಕ್ಕೆ " ಮಾತನಾಡಬೇಕಾದರೆ 
ಹೆಂಗಸರನ್ನು ಹೆಳವರನ್ನು ಮಂಕರನ್ನು ಮೂಢರನ್ನು ಕೇಳು ಹೋಗು 
(ತತಾ, ೪): ಮೂಗಿನ ಮೇಲೆ ಬೆರಳೆಡಿಸು ಎ (ಅಲಂ) ಅತಿಯಾಗಿ 
ಆಶ್ಚರ್ಯಪಡಿಸು.. ವಿಸ್ಮಯಗೊಳಿಸು : ಆಕೆಯು . * ತನ್ನ 
ಪ್ರಬಲವಾದ ' ಪರಾಕ್ರಮದಿಂದ ಮಹಾ ಚತುರರಾದ ಇಂಗ್ಲಿಷರಿಗೆ ಕೂಡ 
ಮೂಗಿನ ಮೇಲೆ ಬೆರಳಿಡಿಸಿರುವಳು ಗಟ್ಟು- 004). ಮೂಗಿನಲಿ ಬೆರಳಿಡು 
(ಆಲಂ) ಅತಿಯಾಗಿ ಆಶ್ಚರ್ಯಪಡು..- ವಿಸ್ಮಯಗೊಳ್ಳು ; ಕೊಂಡು 
ಬರುತಿದೆ' ಭಟರು . ಮನ್ನೆಯ ಗಂಡನಾಗೈ ಜೀಯ ಎನೆ ಖತಿಗೊಂಡು 
ಕುರುಪತಿ ನೋಡಿದನು ಮೂಗಿನಲಿ ಬೆರಳಿಟ್ಟು (ಕುನ್ಮಾರ್ರೋ- ೩-೨೩). 
ಮೂಗಿನವರೆಗೆ ಕೆಲಸ ಎ. (ಆಲಂ) ಬಹಳವಾದ ಕೆಲಸ; ಅತಿ 
ಯಹದ ದುಡಿಮೆ : ಬೇಸಾಯದ ಸಮಯ ಅವನಿಗೆ ಮೂಗಿನವರೆಗೆ 
ಕೆಲಸ (ಕೃಕ್ಷತೂ ೭). ಮೂಗು ಚಾಚು ಎ (ಆಲು) ಮತ್ತೊಬ್ಬರ 
ವಿಷಯದಲ್ಲಿ ತಲೆಹಾಕು ; ಅಧಿಕಪ್ರಸಂಗ ವಹಿಸು : ನಿಮ್ಮ ಮನೆತನದ 
ವಿಷಯದಲ್ಲಿ ಮೂರನೆಯವನುದ ನ:ನು ಮೂಗುಚಾಚಲು ಬರುವುದು 
ಸರಿಯಲ್ಲವೆಂದು ನನಗೂ ಅನಿಸುತ್ತದೆ (ಗಗನ ಒ). ಮೂಗು ತಿಕ್ಕು ಎ 
(ಅಲಂ) 'ನಿರುತ್ತರಗೊಳಿಸು; ಸೋಲಿಸು: . ತುಂಟ. ಕೇಶವನು 
ಸುಮ್ಮನಿರಲಿಲ್ಲ. "ಅವನು ಇಂಥ ಎಷ್ಟೋ ಮಾಸ್ತರರನ್ನು ಮೂಗು 
ತಿಕ್ಕಿಸಿದ್ದನು. (408 ೨೩), ಮೂಗು ತಿಕ್ಕು ಎ (ಆಲಂ) ನಿರುತ್ತರ 
ಗೊಳ್ಳು$ ಶರಣಾಗು ; ಸೋಲು ; ಅವನ ಮುಂದೆ ದೊಡ್ಡ ದೊಡ್ಡ 
ಸನಾತನಿಗಳು ಮೂಡುತಿಕ್ಕಬೇಕು ! (ಕುಂಹ- ೨೨) ; ಶ್ರೀಮಂತರೆದುರಿಗೆ 
ಈವರೆಗೂ ಮೂಗುತಿಕ್ಕಲಿಲ್ಲ (853. ೫೬). ಮೂಗುಮುರಿ ಎ (ಆಲಂ) 
ಅವಮಾನಗೊಳಿಸು ; ಅವಹೇಳನ ಮಾಡು : . ಮೂದಲಿಸಿ ಮೂಗು 
ಮುರಿದಟ್ಟಿದರೋ ನಿನ್ನೆಡೆಗೆ ನನ್ನ (ರ್ಯ: ೬೪; ವಯಸ್ಸಿಗೆ ಬಂದ ಹೆಣ್ಣಿಗೆ 
ಬೇಗ ಮದುವೆ “ಮಾಡದಿದ್ದರೆ ನೋಡಿದವರೆಲ್ಲಾ ಮೂಗುಮುರಿಯುತ್ತಾರೆ 
(ನ. 60); ಮಹಾದೇವಿ ಮೂತಿ ತಿರುವಿದಳು, ಮೂಗುಮುರಿದಳು 
ಹಶಸಂ. 30): ಮಹಿಗು ಮೇಲಾಗು ಎ. (ಆಲಂ) ಗೌರವವು ಹೆಚ್ಚಾ ಗು; 
ಪ್ರತಿಷ್ಠೆಯು ಹೆಚ್ಚು: ಊರ ಹೆಂಗಸರು ಆಕೆಯ ಸಹಜ ಸಿಂಗರ 
ಬಣ್ಣಿಸಿದರು, ವೇಸಾಯರ ಮೂಗುಮೇಲಾಯಿತು (೩ರ ೦೦೦). 
ಮೂಗು ಹಾಕು ಎ ಮೂಗುಚಾಚು: “ನೀವು `ನಮ್ಮ ಮಾತಿನಲ್ಲಿ 
ಮೂಗು ಹಾಕುವುದು ಬೇಡ” ಎಂದು ಸುಂದರಿ. ಅವರಿಗೆ ಎಚ್ಚರಿಸಿದಳು 


೭೩೨೪ 


20 


48 


ಮೂಗುತಿ 


- 9೮೮): ಮೂಗುಹಾಯಿಸು ಎಮೂಗುಜಾಚು : ತಮ್ಮ 
ಪಾರದಲ್ಲಿ ಮೂಗು ಹಾಯಿಸುವ ಪ್ರೇಶಾತ್ಮಗಳಿಗೆ ಕಾಣಿಕೆಗಳನ್ನು 'ಪ್ರಾಣಿ 
ಗಳನ್ನು . . . ಅರ್ಪಿಸುತ್ತಾರೆ (ಕಂಕೋ- 1: ೬೬೦). ಮೂಗು ಹೋಗು 
(ಆಲಂ) -ಅವಮಾನವಾಗು ; ಮರ್ಯಾದೆಯು'ಹೋಗು:' ಈಗಲೀ 
ಧರ್ಮಶ್ರವಣ  ನೀನಾಗಳೇಜ*ಸಿ ನುಡಿದ ಭುಷೆಗೆ ' ಮೂಗುಹೋದುದೆ 
ಮಣ'ದಲಾ ಮಾತುಗಳು ಹಳಸುವವೆ (ಕುವ್ಮಾಳ- ೨೬-೩೪)... ಮೂಗುಳ್ಳವ 
= (ಆಲಂ) ಮಾನವಂತನಾದವನು : - ಸ್ವಾಭಿಮಾನಿ : ಈ ನಪುಂಸಕ 
ರೊಡನೆ ಹುಟ್ಟಿದ ನಾನು ಮೂಗುಳ್ಳವನೆ ಮಾನಿನಿ (ಉಣ ೩-೪೪)- 

1ದೇ.ಕ ತಮಿ. ಮಲ, ಮೂಕ್ಕು ; ಕೊಡ, ಮೂಕಿ; ತುಳು, 
ಮೂಗು, , ಮೂಕು ;. ತೆಳು. ಮುಕ್ಕು; -ಕೋಲಾ, ' ಮುಕ್ಕಿ, 
ಮೂಕ್ಕೂ ; ನಾಯ್ಕಿ. ಮುಂಂಗರ್‌ ; ಪರ್ಜಿ, ಕುಣ ಮುಂಗೆಲಿ; 'ಕುವಿ. 
ಮುಂಗೆಲಿ, ಮೂಂಗೆಲಿ] 

ಮೂಗುಂದ (ನಾ). ಒಂದು ಪ್ರದೇಶದ ಹೆಸರು: ಮೂಗುನ್ನ ಪನ್ನೆರಡು 
ಪುಲಿವಟ್ಟಿ `ಪನ್ನೆರಡುಂ ಕಲ್ವತ್ತಿಯೇಲುಂ (ಬಕ. 1/11. ಸೊರಬ. ಇ. "0a 
91): ಬಿಜ ರಬಿ ಎಡವಟ್ಟ ಮೆಟ್ಟಿತ್ತುಮಂ ರಟ್ಟಪಳ್ಳಿಯೆಟ್ಟತ್ತುವುಂ 
ಮೂಗುನ್ನ ಂ “ಪನ್ನೆ * ೩ ತ್ರಿಭೋಗಾಭ್ಯಂತರಸಿದ್ದಿ (1. 31, 90-00 ; 
31ನೆಯ ಕತ). [ಮ್ಯೂ (ಇ ಮೂಜು) 4. ಕುಂದ್ಕ) 

ಮೂಗುಗಾಯ (ನಾ). ಹೊರಗೆ ಗಾಯ ಕಾಣಿಸದಿದ್ದರೂ ಒಳಗೇ 
ನೋಯಖದ ಗುಯ : ಆವನು ಜಾರಿಬಿದ್ದುದರಿಂದ ಮಂಡಿಯಲ್ಲಿ ಮೂಗು 
ಗಾಯವಾಗಿದೆ (6). [ಮೂಗು ೬. ಗಾಯ] 

ಮೂಗುಜಾತಿ (ನಾ): ಮಾತನ್ನಾಡಲು ಬಾರದ ಪ್ರಾಣಿ, ಪಕ್ಷ ಇತ್ಯಾದಿ ; 


ಮೂಗುಜಾತಿಗಳ್‌ ಮೇವದು. ಪುಲ್‌ ಜಲಂ ಕುಡಿವುದಿರ್ವೆಡೆಯುಂ 
ಪಟುವಂತುಮಿಷ್ನಸಂಸೇವನೆಯಲ್ಲಿ - ಮೆಯ್ಕಟ್‌ಯದಿರ್ದವನ್ನೆಂ ಗಳ 
ಕೊಲ್ಮುದೊಳ್ಳಿತೇ (5೪೫ರ. ೦೦-೯). [ಮೂಗು _ ಜಾತಿ] 


ಮೂಗುಡ್ಡೆ, ಮುಗುಡ್ಡೆ; ವಬಿಸ್ಸುಡ್ಡೆ (ನಾ). ೧. ಮೂರು. ಗುಡ್ಡೆ, 
ರಾಶಿ : ಮುಗ್ಗುಡ್ಡೆ. ಮೂಗುಡ್ಡೆ : ನ ಮುಕ್ಕೊಡೆ, ಮೂಗೊಡೆ tone. 
854 ಪ್ರಯೋ). 'ಮುಗುಡ್ಡೆ ; ೨. ಮೂರು ಗಡಿಗಳು ಸೇರುವ 
ಕಡೆ ಗುರುತು ಮಾಡಿರುವ ಗುಡ್ಡೆಗಳು: "ತೆಂಕು ' ಬೆಳ್ಳನೂರ 
ಪೊಲದ ಸೀಮೆ' ನೈರಿತ್ಯದಲು ಶಂಖದ | ಬಸದಿಯ ಬೆಳ್ಳನೂರ' . ಪೊಲದ 
ಮೈರೆಯ ಮುಗುಡ್ಡೆ (3962. ೫೫, ೩೪-೩೩; 2113); ಮಾದೀಹಳಿಯ 
ಬೇಗೂರ ಮುಗುಡ್ನೈಲಿ ನೆಟ ಕಲು (ಬಕ. x, ಗೂತ್ಸುತ್ಸೇ: 03೭-೭; ?), 
ಮುಗ್ಗುಡ್ಡೆ ; ೧. ಮುಗ್ಗುಡ್ಡೆ* ಮುಪ್ಟೊಟಲ್‌ (ಕಛು, 066 ಶ್ರಯೋ) ; 
ಮುಗ್ದುಡ್ಡೆ. ಮುಜ್ಜವಡಿ (ಕಣ್ಮನ. ೬ ಶ್ರಯೋ)- ಪಿ. ತಸ್ಯ ಸೀಮುನ್ತ 
ರಮ್‌ ಆಗ್ಲೇಯದ ಕೋಣೆೊಳ್‌ ಮುಗ್ಗುಡ್ಡೆಯ ನೊಸೆಕಲ್ಲೆಂಬ ಬಿಳಿಯ 
ಕಲು (ಮ್ಮ್ಮಂ. ೦೪೨೦, ೦೦-೮೬೯; ೪67): ಕರ್ದುಗಿನ ಪೊಲದ. ಕಟ್ಟಲೆ 
ವಾಡದ ಪೊಲದ ಮುಗ್ಗುಡ್ಡೆಯ ಬೇಳದ ಮರಂ (ಗ: ಸ, 
೪೮-೦೪; 1002) ; ಅದಕೆ ಪಶ್ಚಿಮ ಕಾರಡಿಕೆ ಜೇವಿನ ಹಳ್ಳಿ ಪೊನ್ನಾಪುರ 
ಹೊಲ' ಕೂಡಿದ ಮುಗ್ಗುಡ್ಡೆ ` ಬಳಿಯ ಮುಮನಮುದ್ರೆ' (೩, xv, 
338-389; 2563). "ಹ. (?) : ಪಿಡಿದ ಶಂಕುಪ್ರಮಾಣಿನ ಗೇಣಿಂದೆ 
ಉತ್ತಮಾಗಿರೆ ಬೀಸಿ ಸೈತಿರಿಸಿ ನಡುವೆ ಶಂಕುವುಮಂ ಪೊಕ್ಕು ಪೊಜಮಟ್ಟ 
ನೆಟಲನಾ ರೇಖೆಯೊಳರ್ಚಿಸಿಟ್ಟು ಪಿಡಿಯೆ ಸೂತ್ರವುಂ ಪಡುವಲುಂ 
'ಮೂಡಲುಮಾಗಿರ್ಕುಂ ಮತ್ತಲ್ಲಿ ಮಚ್ಚಂ ಬೀಸೆ ಬಡಗಲುಂ ತೆಂಕಲೆಂದಟಃ 
ಮೇಣ್ಣು ವ[ತಸ್ಸರೆಯಂ- ನೋಡಿ ಮುಗ್ಗುಡ್ಲೆಯಂ ನಿಂದು ಕೊಳ್ಳೆ 
(ಊೋಕಡೀಶ- ೩-೦೬)- [ಮೂ (ಆ. ಮೂಲು) + ಗುಡ್ಡೆ] 
ಮೂಗುತಿ, ಮೂಕುತಿ (ನಾ)- ಮೂಗಿನಲ್ಲಿ ಧರಿಸುವ ಒಂದು ಬಗೆಯ 
ಒಡವೆ: ನಾಸಾಭರಣ ; ಮೂಗುಬೊಟ್ಟು : ಹೊನ್ನೋಲೆಯ 


ಚನ್ನೆಗೆ ಮೂಗುತಿಯ ಮುಗುಳ್ಳಿ . . - ರುದ್ರಾಣಿಗೆ ರಕ್ಷಣಾಥ: 
ನಿಯಾಮಿಸಿಕೊಟ್ಟಿ . . . ಶೋಡಪಸೆಹಸ,ವಿಳಾಸಿನಿಯರ್ವೆರಸು ನಡೆತಂದು 
(0ಕ- ೩-೪ 2); . ಮಾಣಿಕ್ಯದ ಕರ್ಣಪೂರದ ಮೂಗಿನ ಮೂಗು 


[ಕಾಕಾಂ..ಕು]ತಿಯ ಪಚ್ಚೆಯ ಪದಕದ... ಶೃಂಗಾರಂ ಪಳಂಚನಾಗೆ 
(ರುತ: ೨-೨೩ 7); ಮುತ್ತಿನ ಮೂಗುತಿಯಂ ವಿರಚನೆಗೆಯ್ದಳ 
ದೊರ್ವಳ್‌. ತರುಣಿಯ ನಾಸಾಮುಕುಳದೊಳು. (೬ಡುಣ---); ಮೂಗುತಿ 


ಮುಂಭಾರ ಎಣೆಗಂಟು ಹಿಂಭಾರ ನನ ಗೆಣೆಯ ನೀ ತಂದ ಬಣ್ಣ ನೆರಿ ಭಾರ 
(ಹಾಂ: ೬3); ಮೂಗಿಗಿಂತ ಮೂಗುತಿ ಭಾರ (ಗಾಂ): ಮೂಕುತಿ; 
“ಫೋಣಾಂಕುಶಂ ಪೇಟ 'ಮೂಕುತಿಯಕ್ಕು”  (ನುಂಗಣ: ೯೨): 


ಮುಖಬಿಂಬದೊಳ್‌ ಮುತ್ತಿನ ಮೂಕುತಿಯಂ ಮೇಳೈಸಿ (ಮಯಕ ಹ. 
೦೬೬-೦೯) ; ಭೂಗಧಿನಾಥವಲ್ಲಭೆಯ ರೂಪು ಸಮಸ್ತನಿಳಿಂಪಕಾವಿಂನೀ 
ಪೂಗದ ಚೆಲ್ವ ಮೂಕುತಿಗಳಲ್ಲಿಯ ಮುತ್ತುಗಳಲ್ಲಿ ಬಿಂಬಿಸಲೈ (ಕಾರ್ಯ. 
೬-೩6) ; , ತುಲುಗಿದ ದಿವ್ಯಕಾಂತಿಯ ಮೂಕುತಿಯಿಂದ .ಸರಸಿಜಗಂಧಿ 
ಯೊಪ್ಪಿದಳು (ಕಂಠಂ ೯-೭೩). [ದೇ.॥ ತಮಿ. ಮಲ. ಮುಕ್ಕುತ್ತಿ; 
ತುಳು. ಮೂಕುತಿ, ಮೂಂಕುತಿ. ಮೂಂಕುತ್ತಿ, ಮೂಕುದಿ: ಮೂಗುತಿ] 

ಮೂಗುತಿಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು : ಮೂಗುತಿಸೊಪ್ಪು, 
ಹೊನ್ನಾವರಿಕೇಸೊಪ್ಪು "(ನೈ 8, ೭೭-೦೩6೯). 

[ಮೂಗುತ್ತಿ + ಸೊಪ್ಪೆ] 

ಮೂಗುದಾಣ, ಮುಗದಾಣ, ಮುಗುದಾಣ (ನಾ). ೧. ಹಸು. ಎಮ್ಮೆ 
ಮುಂತಾದ ಪ್ರಾಣಿಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಮೂಗಿಗೆ 
ಹಾಕುವ ದಾರ ; ಮೂಗುದಾರ :: ಕೋಣನಿಗೆ ಮೂಗುದಾಣವಿರಲಿಲ್ಲ 
(ಕಂಂತು. ೪೫): ವಿ: (ಆಲಂ) ಅಂಕೆ; ಹಿಡಿತ: ನಿಯಂತ್ರಣ: 
ವೇಗವತಿನಾಮ ವಿಜಯವಿಠ್ಶಲ ವೇಗ ಮೂಗುದಾಣ ಇಕ್ಕಿ ಮೊಗ ಮಾಣಿ 
ಪದು (ನೋಕ್ಷರೀ. ೪೩-೬) ; ಕೋಣಪನ ಮತಿಗೆ" ಕಳ್ಳೆಂ ಕುಡಿಸಿ, ಗತಿಗೆ 
ಮೂಗುದಾಣವನಿಕ್ಕಿ- ಪಡೆಪಡೆಯ ಬೇಸರವನಾರಿಸಲ್‌. ಕುಣಿಕುಣಿಸಿ ಸೆಳೆ 
ದೊಯ್ಯುತಿಹನೆಮ್ಮ ಹಾಸ್ಯವಿದ್ಯಾಕುಶಲಸೇನಾನಿ! (ಶ್ರೀರಾಮಾ. ೬6೯-೩೦೦); 
ಸಂಪತ್ತಿನ ಮೂಗುದಾಣವು. ನಿಮ್ಮ ಕೈಯಲ್ಲಿದೆ ಎನ್ನುತ್ತಾರೆ (ಏಷ್ಠಾಮು. 
08): ಮುಗದಾಣ : ೧. 'ಮುಗದಾಣ ಹಾಕಿ ಹಗ್ಗ ಹಚ್ಚಿದ ಎತ್ತು 
ಸುಮ್ಮನೆ ಯಜಮಾನನ ಭಾರವನ್ನು ಹೊರುವಂತೆ, ವರ್ಣಾಶ್ರಮಬದ್ಧರಾದ 
ಜನರು. ಈಶ್ವರನು ನಿಯಮಿಸಿದ ಕರ್ಮಗಳನ್ನು ಸುಮ್ಮನೆ ಮಾಡುತ್ತ 
ಹೋಗುವರು (ನುತ: ೩3); ಸಾಕ್ರೆಟೀಸನ ಹನನ ಬ್ರೂನೋನ ದಹನ 
ಎ ಏಿಲ್ಲೆಡೆಯೊಳೂ ಜ್ಞಾನ - ನಂದಿಗೇ ಮುಗದಾಣ! (ಕರುಶ್ರಾ. 
೪-೪). -ವಿ.ಗೀತೆಯು . , , ಕಾಮಗಳನ್ನು ಕೊಲ್ಲಲಿಕ್ಕೆ ಹೇಳುವುದಿಲ್ಲ. 
ಕಾಮಗಳಿಗೆ ಮುಗದಾಣವನ್ನು ಹಾಕಲಿಕ್ಕೆ ಹೇಳುತ್ತದೆ. (ಗೀತಾಸಂ- ೪) ; ಈ. 
ಮೆರವಣಿಗೆಯ ಮುಗದಾಣ ಅವರ ಕೈಯಲ್ಲಿತ್ತು (ಸಮಃ. ಉಟ). 
ಮುಗುದಾಣ ; ೧. ಎತ್ತ ಕಾಯುವಣ್ಣ ನಮ್ಮೆತ್ತ ಕಂಡೇನೊ ಮುತ್ತೀನ 
ಹಗ್ಗ ಮುಗುದಾಣ ಹಾಕ್ಕೊಂಡು ಹುತ್ತೀನ ಕೆಳಗ ಮಲಗ್ಯಾನೊ (೩೭೧. 
0೬), ಹಿಡಿ, ಹಗ್ಗ. ಮಿಣಿ: ಜತ್ತಿಗೆ, ಬಾರಕೋಲು.- ಮಕ್ಕಡ- ಮುಗುದಾಣ 


10 


15 


ಇವೆಲ್ಲ ಸಾಮಾನ್ಯವಾಗಿ ಎತ್ತುಕಟ್ಟೆದವರ ಮನೆಯಲ್ಲಿ ಇರತಕ್ಕ ವಸ್ತುಗಳೇ 

(ಕಳನ. ೦೬೬). ೨. ಮೂಢಸಂಪ್ರದಾಯದ ಮು:ಗುದಾಣದಿಂದ ನೆರೆದ 

ಜನಗಳು ಕವಲೆತ್ತಿನಂತೆ ತಲೆಹಾಕಿ "ಹೊಂ ಎಂದರು (ಕರನ: 6೩); ತಿಗುರಿ 
ಓಡುತ್ತಿರುವ ಕಾಲಿಗೆ ಪಥಿಕನ ಬಯಕೆಯೇ ಮುಗುದಾಣ (64 
“ಮೂಗುದಾರ` ಪರಾ. [ಮೂಗು * ವಾಣ್ಯ (<ದಾವಣ್ಣಿ 
ಮಂಗದಾಣ] 

ಮೂಗುದಾರ (ನಾ). ಇ ಮೂಗುದಾಣ ೧: ಮೂಗುದಾರ ಹಾಕಿ 
ಎತ್ತುಗಳನ್ನು ಎಳಕೊಂಡು ಹೋಗೋ ಹಾಗೆ ಇನ್ನೊಬ್ಬರ ಭಾವನೆಗಳು 


40, 


ಮೂಗುರ್ಚಿ 


ಎಳಕೊಂಡು ಹೋಗಬಾರದು (ಮಾರ್ಗದ. ೫೩೩), ' ಮೂಗು 
[ಮೂಗು 4 ದಾರ್ಯ] 
ಮೂಗುದುಜಿ”ಸು (ಕ್ರಿ). ಮೂಗನ್ನು ಕೆರೆದುಕೊಳ್ಳು : ಅದರಿರ್ವರ್ಗ 
ಮೊರ್ವರೊರ್ವರೊಳ*  ಮೂಗುದುಜ್‌ಸಲಾಗದ ಕಡ್ಡಮವರ್ಗೆಂತು 
ಮೊಡಂಬಡಾಗದು (ಹತಂ: 0೨-೦೦೩ ನ) ; ಈತಂ ಮನೆಯ .ಕೆಲುಕುಳ 
೨ ಮಾಡದಿರೆ ತನ್ನೆ ಕಿಜಿಯಬ್ಬೆ ಜಡಿದೊಡೆ ಮುಳಿದು ಬಂದೊಂ 
ಮೂಗುದುಜಾಸಲಾಜದ ಕಡ್ಡನೆಂದಾ ತೆಅನಂ ಪೇಟ್ಟು (೫ಳೂಪು. ಓಟ). 
[ಮೂಗು . ತುಜ್‌ಸು] 
ಮೂಗುನಾಚಿ (ನಾ). (ಆಲಂ) ನಾಚಿಕೆಗೆಟ್ಟವನು ; ಲಜ್ಜೆಗೇಡಿ.: ಈ 
ಸಕಲದೊಳಗೆ ಒಂದು ಸಯವಿಲ್ಲದೆ ನಾವು ಹಿರಿಯರು. ನಾವು ಲಿಂಗವಂತ 
ರೆಂಬರು ಇದಿರ ಕೈಯಲ್ಲಿ ಎನಿಸಿಕೊಳುತ್ತಿಹರು ಮನನಾಚದೇ ಇಂತಾ 
ಮೂಗುನಾಚಿಗಳ ಮೆಚ್ಚುವನೇ . . . ಪೂರ್ವಾಚಾರ್ಯ ಸಂಗನ ಬಸವಣ್ಣ 


(ಸರ್ವ್‌ ೭೧-೩೪೦). [ಮೂಗು _ ಇನಾಣ್ಜ್ಯು 2. ಣ್ಯ) 
ಮೂಗುನೇಣು (ನಾ). ಎ ಮೂಗುದಾಣ ೧ : ಹೇರ್ಗಳು ಬಿಸುಟ 
ಹೋರಿಗಳ ಚಪ್ಪರಣೆಯಿಂ ನಿಲಿಸಿ ಮೂಗುನೇಣಿಡುತೆ . . . ನಾನಾ ತೆಜದ 
ಸದಳಿಗಳ್‌ ನಡೆದು ಬರುತಿರ್ದರಂದು (ತತ್ರ: 9೭.೪). 
[ಮೂಗು 4 ನೇಣು (ನನೇಣ್‌,)] 
ಮೂಗುನೋವು (ನಾ). ೧. ಮೂಗಿನಲ್ಲಿ ಉಂಟಾಗುವ ನೋವು. - 
ಬಾಧೆ : ಮೂಗಿನ ಮೇಲೆ ಕುರು ಎದ್ದು ಅವನು ಮೂಗುನೋವಿನಿಂದ 
ಪರದಾಡುತ್ತಿದ್ದಾನೆ. (ಕತಿ). ೨. ಇ ಮೂಗುಗಾಯ ; ಅವಳು 
ಮೇಲಿನಿಂದ ಬಿದ್ದುದರಿಂದ, ಮೈಯಲ್ಲೆಲ್ಲ ಮೂಗುನೆ. ವಾಗಿದೆ (ಕೊಂ). 
(ಆಲಂ) ಹೇಳಿಕೊಳ್ಳಲಾಗದ ಸಂಕಟ. “ಹಿಂಸೆ ; ಮೂಕ 


೩. ಸಿಗದ. 
ವೇದನೆ: ಅವನು ತನ್ನ ದುಃಖವನ್ನು ಯಾರೊಂದಿಗೂ ಹೇಳಲಾರದೆ 
ಮೂಗುನೋವನ್ನು ಅನುಭವಿಸುತ್ತಿದ್ದಾನೆ (648). [ಮೂಗು 4 ನೋವು] 

ಮೂಗುಬಟ್ಟು, ಮೂಗುಬೊಟ್ಟು (ನಾ). = ಮೂಗುತಿ ; ಅವಳು 
ಧರಿಸಿರುವ ಮುತ್ತಿನ ಮೂಗುಬಟ್ಟು ತುಂಬ ಚೆನ್ನಾಗಿದೆ (ಕೂ). ಮೂಗು 
ಬೊಟ್ಟು : ಮನೋರಮೆ . . ಸುಂದರಯುಪತಿ * ಮೂಗಿನಲ್ಲಿ 
ಮೂಗುಬೊಟ್ಟು. ಕೈಯಲ್ಲಿ ಗಾಜಿನ ಎರಡೆರಡು. ಮತ್ತಿನ ಒಂದೊಂದು 
ಬಳೆಗಳಿವೆ (ಕ್ರಣಕ. 3). [ಮೂಗು - ಬಟ್ಟು) 

ಮೂಗುಬೊಟ್ಟು ` ಮೂಗುಬಟ್ಟು" ನೋ. ` 

ಮೂಗುಬ್ಬಸ (ನಾ). ೂಗುನೋವು ೩ : ಮುಸುಕಿದರಿ. ಶರ 
ಜಾಲವನು ಖಂಡಿಸಿ ರಘುಕ್ಷಿತಿನಾಥ: ಮೂಗುಬ್ಬ; ಸವ ಮಾಡಿದನೆಸುಗೆಯಲಿ 
ಬಳಿಕಾ ನಿಶಾಟಿಂಗೆ (ತೂರಜಾ- 8-೬-೩೭) ; ಚೆಂತಾಸಾಗರದೊಳ್ಳಿ ಮುಲುಂ 
ಗಿದ ಮೂಗುಬ್ಬಸಮಿಟಾದು . . . ಪೋಪೆಮೆಂಬುದುಂ (ಇಳನು- ೪೮-೦೩) ; 
ಬಡತನದ ಮೂಸುಬ್ರಸವನ್ನು ಇದಕ್ಕಿಂತ ಮೇಲಾಗಿ ವ್ಯಕ್ತಪಡಿಸುವುದು 
ಹೇಗೆ! (ನರ: ೩0). [ಮೂಗು, 4 ಉಬ್ಬಸ] 

ಮೂಗುಮಾಆ* (ನಾ): (ಆಲಂ) ಮರ್ಯಾದೆಯನ್ನು ಕಳೆದುಕೊಂಡ 

ವ್ಯಕ್ತಿ ; ಮಾನಗೇಡಿ ; ಅಜ್‌ದಲ್‌ದು ಮತಿಗೆಟ್ಟ ಮಾನವಕುಜಸಿಯಲಾ 


ನೆರೆಕಂಡು ಕಂಡೆಚ್ಚರದ ಖೂಳನೆಲಾ ವಿವೇಕದ ಮೂಗುಮಾಟ್‌ಯಲಾ 


(ಕನ್ಯಾ: ೬-6೦) ; ತಮ್ಮ ನಗರದ ಸೂಳಿಗೇರಿಯೊಳ್‌ ಪಂಥಮಂ 
ನುಡಿದು ನಿಲ್ಲದೆ, ಬಂದ ವಬಾಗುಮಾಆ್‌ಗಳಿವರಲಾ (8ಂಫ್ಯ. 33-4): 
[ಮೂಗು 4 ಮಾಟ್ಗು4+- ಸ] 
ಮೂಗುರಿ '"ಮುಂಗುರಿ' ನೋ. 


ಮೂಗುರ್ಚಿ (ನಾ). ೧. ಮೂಗು ಚುಚ್ಚಿಸಿಕೊಂಡವನು ; ಮೂಗು 
ದಾರ ಹಾಕಿಸಿಕೊಂಡವನು. ೨. (ಆಲಂ) ಬೇರೆಯವರಿಗೆ ಅಧೀನ 
ನಾಗಿರುವ ವ್ಯಕ್ತಿ- ಆಳಾಗಿರುವ ವ್ಯಕ್ತಿ; ಲೋಕದಲಿ ವಿಗಡ 


ಮೂಗುರ್ಚು 


ಬಿರುದನು ಬಿಸುಟು ಬಡಿಹೋರಿಗಳು ಪಾಂಡವರಂತೆ ಮೂಗುರ್ಜಿಗಳ 
ದಿನ್ನಾರುಂಟಿನುತ ಮಜುಗಿದಳು ನಳಿನಾಕ್ಷಿ (ಕುಪ್ಕಾರಿ. ೩-೬೦). 
[ಮೂಗು 4 ಉರ್ಚು + - ಇ] 
ಮೂಗುರ್ಚು (ಕ್ರಿ): (ಎತ್ತು. ಎಮ್ಮೆ ಮೊದಲಾದುವುಗಳ ಮೂಗು 
"ದಾರವನ್ನು ಕಳಚು ; ಸ್ವೇಚ್ಛೆಯಾಗಿ ಬಿಡ: ಮೂಗುರ್ಚಿದೆಮ್ಮೆ 
ವೋರಿಯ:0 ಪೆಜಮೆಟ್ಟಿದ ತಗರುಂ ತಾಗುವಂತೆ. ತಂತಮ್ಮೇಜಾದಾನೆಗಳಂ 
ನೂಂಕಿ . -.. ಇಜ್‌ವ ಪದದೊಳ್‌ (ಫು: ೬-೮೨ ನ) 
[ ಮೂಗು 4- ಉರ್ಚು ] 
ಮೂಗುವಡಿಸು (ಕ್ರಿ). ಮಾತಿಲ್ಲದಂತೆ ಮಾಡು: ಮೌನವಾಗಿಸು; 
ಮೂಕನನ್ನಾಗಿ ಮಾಡು : ಮತ್ತವರ ನುಡಿಯಲೀಯದೆ ಮೂಗುವಡಿಸಿ 
« ಕಾಡುತಲ್ಲಿಹುದೊಂದು ನಡ :ಮೋಹರಾಜನ (ತ್ರಿಫುಸ0- ೯-0): 
[ ಮೂಗುವಡು _.. - ಇಸ್ಕು ] 
ಮೂಗುವಡು (ಕ್ರಿ). ಮಾತಿಲ್ಲದಂತಾಗು; ವೌೌನವಾಗು: ಮೂಕವಾಗು: 
“ಮೂಗುವಡು (ಮೂಗು - ಪಡು) -- ಮೌನೇ” (ಕೆಮರಾ); ಮಿಡುಕದೆ 
ಭೀಷ್ಮ ನೋಡುತಿರು ಕುಂಭಜ ಸುರ್ಕಿರು ಕರ್ಣ ಮಿಕ್ಕು ಮಾರ್ನುಡಿಯದೆ 
ಮೂಗುವಟ್ಟರು (ಕಂಕಣ: ೭-೩); ಗುರುಬಸವ ನಿನ್ನ ಕೋಡಿಂ ಸುರಭಿ 
ಕರಂ ಮೂಗುವಟ್ಟುದದು ಕಲ್ಲಾಯ್ತೂ ಪರುಪಂ (0ರ: ೯೨); ಬಗ್ಗಿ ಸೆಲೆ 
ಕೋಗಿಲೆ | ಏನೀ ಮಾಮರದ ಸೆಳೆಗೊಂಬಿನೊಳ್‌ ಮೂಗುವಟ್ಟಿರ್ಪಯ್‌ ? 
(ರಾಮಕ್ಕ, ೨-೦). [ ಮೂಗು + ಪಡ್ಕು ] 
ಮೂಗುಸನ್ನೆ (ನಾ). ಮೌನವಾಗಿ ಸಂಜ್ಞೆ ಮಾಡುವುದು; ಮಾತನಾಡದೆ 
ಅಂಗಾಂಗಗಳ ಚಲನೆಯಿಂದ ತಿಳಿಯಪಡಿಸುವುವು ; ಮೂಗುಸನ್ನೆ 
ಮಾತ್ರ ಕಾಣಿಸಿದಾಗಿನ ಅನುಭವ ನನ್ನ ಶ್ರೋತೃಗಳಿಗೆ ಲಭಿಸಿರಬೇಕು 
(ನಂಟರು. ೩೪). [ ಮೂಗು - ಸನ್ನೆ] 
ಮೂಗುಸಿರ್‌ (ನಾ): ಎ ಮೂಗುಜಾತಿ : ಎನ್ನೊಡೆಯ. ತಜಸಂದು 
ತುಣುಗಳನ್‌ ಕೊಲ್ವೆಯಾ) ಮೂಗುಸಿರ್ಗಳನ್‌ ತುಜುಬಿ, ಮಂದೆಗಳ 
ನಿಡಿದು ಕಲಿಗಳೊಳೆ ಕಲಿ ಎಂದು ನೀನಿಂತು ನಿಲ್ವೆಯಾ 
(ಅಕ್ಕತ್ಯಾ - 6-086). [ ಮೂಗು 4 ಉಸಿರ್‌, ] 
ಮೂಗುಸೆಕೆ (ನಾ). (ಆಲಂ) ಅತಿಯಾದ ಸೆಕೆ; ಹೆಚ್ಚಾದ ತಾಪ; 
ಉಬ್ಬುಸೆಕೆ : ಭಾವಣಿಯ ಕಳಗೆ ತೇವದ ಹವ ಕವಿಯುತ್ತದೆ; ಕಂಬಗಳ 
ನಡುವಿನ ಕೈಸಾಲೆಗಳಲ್ಲಿ ಮೂಗುಸೆಕೆ ಹಬ್ಬುತ್ತದೆ. (ತುತೂ, 369). 
[ ಮೂಗು - ಸಿಕೆ) 
ಮೂಗುಹರುಕ (ನಾ). ೧. ಮೂಗು ಹರಿದಿರುವುದು; ಮೂಗಿಲ್ಲದುದು; 
ಮೂಗುಹರುಕಾವೊಂದು ಹಳೆಯ ತಲೆಬುರುಡೆ ನಡು' ಸಿಲುಬೆಯಡಿಯಿ 
ಜಗವ ಬಾಯ್ಕಿಸಿದು ನಗುತಲಿದೆ (ಗೊಳ್ಕೊಳಾ- ೧೫-4೬೦). ೨- ಮೂಗನ್ನು 
ಕೊಯ್ಕಿಸಿಕೊಂಡವನು; ಮೂಗು ಹರಿದಿರುವವನು: ಮೂಗು 
ಹರ್ಯರು್ಸಕ ಜೋಗಿ . ತರೆಕೆದರಿದವರು . . . 
ಎದುರಾಗಿ ಬಂದರೆ ಕಾರೈಹಾನಿಯಾಗುವುದು ` (ಇಗ. ೫ 
[ ಮೂಗು 4 ಹರುಕ ( ಆ ಪಲುಕ) ] 
ಮೂಗುಳ "ಮೂಗೊಳ ' ನೋ: 
ಮೂಗುಳಬುದ್ಧಿ (ನಾ). (ಆಲಂ) ಅತಿಯಾದ ಬುದ್ದಿ ತಿಳಿವಳಿಕೆ : 
ಮುದಿಯನೂರೊಳ್ಳಿಂಪಗ್ಗಳದ  ಬಣಂಜಗನೆನೆ, ಮೂಗುಳಬುದ್ಧಿಯ 
ಕೇತಿಸೆಟ್ಟಿಯ ಪೊಗಳದರಾರ್‌ (99%. 2% -1. ೨೯೬-೨೦೭; 1376)- 
1 ಮೂಗುಳ ( ಆ ಮೂಗೊಳ) 4 ಬುದ್ಧಿ ) 
ಮೂಗೆಯ್‌... ವೂಗಯ" (ನಾ). ಮೂರುಮೊಳದ ಆಳತೆ: 
ಮೂಗಾವುದಂ, ಮೂಗೋಜು, ಮೂಗೆ[ಜಾಕಾಂ. ಗ]ಯ್‌ (ಕಮುದ- ೦೮6, 
ತ್ರಯೋ). ಮೂಗಯ್‌ ; ತೀವಿರ್ದತ್ತು ಮೊದಲ್ಮೊದಲ್ಲೆ ಪಣೆಯುಂ 


೭೩೨೬ ಮೂಗೊಡೆ 


ಮೂಗಯ್ಯ ಮೂಗಬಯ್ಯೆನಿತ್ತಾವಕ್ಕೆಯ್ದೆ ಕವಲ್ಕವಲ್ಹು ಪಲವುಂ ಕೊಂಬಾದು 


ವೊಳ್ಳೊಂಬುಗಳಿ (00: ೯೩); ಎಸೆವ ಮತ್ತಿಯ ಬಡಗ 
ಪುತ್ತಿರ್ದೊಡಂ ಪತ್ತಿನಿಂ ಪಡುವ ಮೂಗಯ್ಯ , ನೆಲನಂ ಟು 


(ಅಲ್ಮಮ. ೦೦-6೦). [ಮ್ಮೂ (ಇ ಮೂಣು) 4 ಕೆಯ್ಯ] 

5 |ಮೂಗೆಜ (ನಾ)- ಮೂರು ಗೆರೆ; ವರ ಮಂದ ಮಧ್ಯ ತಾರಸ್ವರ 
ಸೀಮಾರೇಖೆಯೆನಿಸೆ ಮೂಗೆಜಕ ಲಾವಣ್ಯರಸಾಬ್ಭಿಯೊಳಮರ್ದೆಸೆದುದು 
ಪರಿಕಲಿತ ಸುವರ್ಣಶಂಖಮೆನೆ ಗಳಮವಳು (ಛಂ: ೪-000): 

[ಮೂ (೬ ಮೂಲು) ಗಣ್‌] 

ಮೂಗೇಟು (ನಾ). = ಮೂಗುಗಾಯೆ: ಇತರರೂ ಸಣ್ಣಪುಟ್ಟ 
ಗಾಯಗಳಿಂದಲೂ  ಮೂಗೇಟುಗಳಿಂದಲೂ ನೊಂದು ರೇಗಿ 

ಸ ದೂರು ಹೇಳುತ್ತಾ ಕೂಗಾಡುತ್ತಿದ್ದರು. (ನುರನು: wav) 

[ಮೂಗು 3. ಏಟ್ಮು) 

ಮೂಗೇಣ್‌, 'ಮೂಗೇಣು (ನಾ)- ಮೂರುಗೇಣು ಉದ್ದದ ಆಳತೆ ; 
ಮೂಗೇಣ್‌, ಮೂಗಾವುದಂ, ಮೂವಣ್ಣಂ (ಊರೂ: ೧೫೩ ಉರಾ): 
ಮೂಗೇಣ್‌, ಮೂಗುವುದಂ (ಕನುಡ 066 ಕ್ರಯೊಲ)ಿ: ಮೂಗೇಣು ; 
ಮೂಗೇಣಗಲದ ಬಾವಿಗೆ ಆರುಗೇಣಗಲದ ಗಾತ್ರದ ಕುಂಭವ ಬಿಟ್ಟು 
ಹುರಿಗೂಡಿದ ಕಣ್ಣಿಯಲ್ಲಿ ಸೇದುತ್ತಿರಲಾಗಿ ನೀರು ನೆಲನ ಮುಟ್ಟದೆ ಕುಂಭವ 
ಬಿಟ್ಟು ಕಣ್ಣಿಯಲ್ಲಿ ತುಂಬಿ ಬಂದಿತ್ತು (ನೋರು. 0೯6-೬4೯): 

[ಮೂ ( €ಮೂಜು) 4 ಗೇಣ್‌] 
೩0|ಮೂಗೇಣಿಡು (ಕ್ರಿ). (ಆಲಂ) ಆಶ್ಚರ್ಯಪಡು : ಕಡುಗಲಿಯ 
ಪಡೆಬಿಟ್ಟುದಮುಮಾ ಕಡೆಯು ಕಾಣದೆ ಹಲವು ಕಣ್ಣಲಿ ದಡಿಗ ರಾವಣ 
ನೋಡಿ ಮೂಗೇಣೆಟ್ಟು ಬೆಳಗಾದ (6980: 0೭-೦೩)- 
[ಮ್ಮೂ (ಇ ಮೂಗು) 4 ಗೇಣಿಡು] 
ಮೂಗೇಣು " ಮೂಗೇಣ್‌ ` ನೋ. 

36 |ಮೂಗೇರಿಸು (ಕ್ರಿ). ೧. (ಆಲಂ) ಮೂಗನ್ನು ಅರಳಿಸು ; ಆಶ್ಚರ್ಯ 

ಪಡು : ಇದೇನು ಅಚ್ಚರಿಯ ವಿಷಯವೆಂದು ಯಾರಾದರೂ ಮೂಗೇರಿಸ 

ಬಹುದು (ಕ್ರೀಕಂಗ: ೬). ೨. ಅಹಂಕಾರವನ್ನು ತೋರಿಸು; ಬಿಂಕ 
ಮಾಡು : ನಾನು ಹುಚ್ಚಿಯೇ ಸರಿ ಅವರೇ ಯೋಗ್ಯರು ಒಳ್ಳೆಯವರು 

ಅವರ ಮನೆಗೆಯೇ ಹೋಗಿರಿ ಎಂದು ಮೂಗೇರಿಸಹತ್ತಿದಳು. (೫ಮಿಾನ್ನಾ ೨೬); 

ನೋಡು ನೋಡು ಮಾತಿಗೆ ಮಾತುಕೊಡುವುದಕ್ಕೆ ಎಷ್ಟು ಚೆನ್ನಾಗಿ 

ಕಲಿತಿದ್ದಾಳೆ. , , ಮುದುಕ ಮೂಗೇರಿಸಿದ (ಮಸಕೂ- ೩೦). 

[ ಮೂಗು 4 ಏರಿಸು ( ಇ ಏಜ್‌ಸು)] 


36 


ಮೂಗೊಂಕು, ಮುಕ್ಕೊಂಗು (ನಾ). ಮೂರುಕಡೆಯ ಬಾಗು.- 
ವಕ್ರತೆ: ತ್ರಿಭಂ ಅಂತ್ಯಲೋಪಕ್ಕೆ -- ಮೂಗೊಂಕು. ಮೂವಿಟ್ಟೆ 
36 ಮೂದಲೆ (ಕುವ. 066 ಶ್ರಯೋ); ಓ ಓ! ಒರ್ಪನೆಯ 


ಬಿಕಣಿಗಿವಿಯ ಮೂಗೊ: ಗಿನ ಪೇರೊಡಲ ಇಲಿದೇರ ಬೆನಕ 

(ಣಶೂಕ್ಕ. 66-30). ಮುಕ್ಕೊಂಗ್ಗು : ಆ ಗೋಪುಲಕೃಷ್ಣಂ ನಲಿದು 

ಕೊಳಲನೂದುತ್ತಮಿರ್ದಂದದಿಂದಾನಂದಂ ಕೈಗಣ್ಮಲಾ 6ಕ್ಕೆಯ ಮರನನದಂ 

ನೆಮಿ ಮುಕ್ಕೊಂಗಿವಿಂದಂ ನಿಂದಿರ್ದೊಪ್ಪುತ್ತೆ (ತ್ರಿಪ್ಪರಿ. ೦೫-೩೪): 

[ಮೂ (ಇಮೂಖು) 4 ಕೊಂಕ್ಕು] 

ಮೂಗೊಡೆ, ಮುಕ್ಕೊಡೆ (ನಾ). ೧- ಮೂರುಕೊಡೆ : ಮುಗ್ಗುಡ್ಡೆ, 
ಮೂಗುಡ್ಡೈ; ಮುಕ್ಕೊಡ್ಕೆ ಮೂಗೊ[ಣಣಂ. ಕೊ]ಡೆ (ಕಣ್ಮನ. 
೩೩೬ ಪ್ರಯೋ): ಮುಕ್ಕೊಡೆ : ೨. [ಜೈನ] ಜೈನದೇವಾಲಯಗಳಲ್ಲಿ 
ಜಿನಪ್ರತಿಮೆಯ. ಹಿಂದೆ ಸಾಲಾಗಿ' ಇರುವ ಚಕ್ರವರ್ತಿಲಾಂಛನದ 
ಮೂರು ಛತ್ರಿ : ಶ್ರೀಮದಶೋಕಂ ಮುಕ್ಕೊಡೆ ಚಾಮರತತಿ ದಿವ್ಯಭಾಖೆ 
ಫುರತೂರ್ಯರವಂ ಪೂಮಟಕಿ ಕೇಸರಿಹೀಠಂ ಭಾಮಂಡಳಮೆಸೆಯೆ 


ಮೂಗೊಲೆ 


ನೆಗಟ್ಟಿ ನೊಸೆದಾದಿಜಿನಂ (ಶಾಫೂಫು- 0); ದೇಹಾರದ ಮನೆಯಂ ಪೊಕ್ಕು 
೬ ೬. ದೇವರ ಮುಕ್ಕೊಡೆಯೊಳಿರ್ದ ವೈಡೂರ್ಯ ಮಾಣಿಕಮಂ ಕಾಣದೆ. 
ಪೊಜಮಟ್ಟು (ಠರ್ನಾನ್ಸು. ೩-66) ; ಪಿಡಿಯೆನಿಪ್ಪದು ಕರಿಣಿಯೊಳು 
ಮುಕ್ಕೊಡೆಯೆನಿಪ್ಪದು ಜಿನಪತಿಯ ಮುಕ್ಕೊಡೆಯೊಳಲ್ಲದೆ ನೋಳ್ಪೊಡಿಲ್ಲಾ 
ಮೆಜ!ವ ನಾಡೊಳಗೆ (೫ಳ್ಳಣಾ: ೦-೬೦). ೩. ಜೈನದತ್ತಿಗಳ ಗಡಿ 
ಗಳನ್ನು ಸೂಚಿಸುವ ಮೂರು ಕೊಡೆಗಳ ಚಿತ್ರವಿರುವ ಮೇರೆಯ 
ಕಲ್ಲು: ನಾಲ್ಕು ದಿಕ್ಕಿಗು ನಾಲ್ಕು ಮುಕ್ಕೊಡೆ ಸಹ ನಾಲ್ಕು ನೆಟ್ಟ ಕಲ್ಲು 
(ಎಳ. x1, ಜೊಳಲ್ಲಿ: 0-98; 154); ಆ ಕಿರುಕಟ್ಟಿದ ಪಡುವಣ 
ಕೋಡಿಯಲು ಹುಟ್ಟುಗುಂಡಿನಲಿ ಬರದ ಮುಕ್ಕೊಡೆ: ಹಸುಬೆ ನೆಟ್ಟೆ , . 
ದೇವಳಂಗೇತಿಯ ತೆಂರಣ ಕೋಡಿಯ ಗುಂಡಿನಲಿ ಬರದ ಮುಕ್ಕೊಡೆ ಹಸುಬೆ 
ನೆಟ್ಟೆ (ಎಕ. 11, ೩೩೪-೨3೯; 2382). 

ಮುಕ್ಕೊಡೆಯ ಕಲ್ಲು ಎಮುಕ್ಕೊಡೆ ೩: ಶೈವದತ್ತಿಗಳೆ' ಮತ್ತು 
ಜೈನದಶ್ತಿಗಳ ಗಡಿಗಳನ್ನು ಹೇಳುವ ಕಲ್ಲುಗಳಿಗೆ 'ಲಿಂಗಮುದ್ರೆಯ ಕಲ್ಲು” 
'ಮುಕ್ಕೊಡೆಯ ಬು" ಎಂಬ ಹೆಸರುಗಳಿರುವ ಹಾಗೆ ಬೌದ್ಧದತ್ತಿಗಳ 
ಮೇರೆಯ ಕಲ್ಲುಗಳಿಗೆ 'ಶಾಕ್ಯಶಿಲಾ” ಎಂಬ ಹೆಸರಿತ್ತು. (೫6. 00೩). 
ಮುಕ್ಕೊಡೆಯೊಡೆಯ - ಚಕ್ರವರ್ತಿಲಾಂಛನದ ಮೂರು ಛತ್ರಿಗಳನ್ನು 
ಉಳ್ಳ ಒಡೆಯ; ಜಿನ; ಅರ್ಹಂತ ; ಅನೂನಭಕ್ಷನೇರ್ಪಡೆ 
ಪಿಡಿಯಲ್ಕೆ ಪೂರ್ಣಸಸಿಯಂ. ನಗುವಂದದಿನೊಬ್ಬ ತೋರ್ಪ, ಮುಕ್ಕೊಡೆ 
ಯೊಡೆಯಂಗೆ ಮಾಡುವುದು ವೊಮ್ಮೆಯೆನೀ[ಯಾ]ಗುಮನಂತಸೌಖ್ಯಮಂ 
(ಸಮಸ- 0-00) ; ಮುಕ್ಕೊಡೆಯೊಡೆಯ ಜಿನೇಂದ್ರನನೊಲ್ಹು ಪಾಡಿದರು 
(ರರಠ, 0-೯4). [ಮೂ (ಮೂಲ) 4 ಕೊಡೆ] 
ಮೂಗೊಲೆ (ನಾ). ಉರಿಯು ಹೊರಗೆ ಕಾಣಿಸದಂತಿರುವ ಒಲೆ ; 
ಆವುಗೆ :  ಮೆಯ್ದಿದಿ ನೀಳ್ವ ಸುಯ್ತಿದಿಯುಸಿರ್ವಿರಹಜ್ವರದೇಟಕ್ಕಿ ಕಿಚ್ಚು 
ಕೆಂಬಾಯ್ಡೆಜಕಿ ಕೆಂಡದೊರ್ಬುಳಿಕೆ ಮೂಗೊಲೆ ಮೂಗೆನೆ ಪುರ್ವನಿರ್ಕುಳಿಂ 
ಕಾಯ್ತುಡವಾಗದಂತು ಪಿಡಿದುಗಜತಾರುಕನಕ್ಷಿಬಾಣಮಂ ಸಯ್ದುಟಕ ಕಾಸಿ 
ಕಾಮಿನಿಯ ಬಾಪ್ಟದೊಳೊಯ್ಯನೆ ನೀರನೂಡಿದಂ (ತೃಂಗಾರ, ೪-೩೪). 

[ಮೂಗನ 4. ಒಲ್ಲೆ] 

ಮೂಗೊಳ. ಮೂಗಳ, ಮೂಗುಳೆ (ನಾ). ಮೂರು ಕೊಳಗಗಳ 
ಒಂದು ಅಳತೆ : ಪುತ್ತೂರೊಳು ಕಣ್ಣಂಗೂಳರಸ ಕನಕಾರಿಗೆ ಮೂಗೊಳ್ಳ 
ಕಟನಿ ಭಗವತಿಗೆ ಕೊಟ್ಟುದು (ಎಕ. ಸ, ಕೋಲಾರೆ. 540-೯; ಸು. 750) ; 
ನೂಲಾಜು ಖಂಡುಗ ಮೂಗೊಳಮಾಗಿರೆ ಕಡಗೊಂಡು ತಿದ್ದಕೊಡುವಲಿ 
ಯಂದುಂ ಬೇರರುಗಳಮಂ ತೂರಲು ಪಾರಿದರಜವೆರಡುಬಳ್ಳ ಪೊಗಲಕ್ಕೇನೊ 
(ಕಸ್ಕರ್‌: ೨-೨). . ಮೂಗಳ “ ಳ ಕಾಣದವೈನೂಟ ಇಕ್ಕಳ 
ಕಾಣದವು ನೂಜು ಮೂಗಳ ಕಾಣ (ವೃ ನಾ. ಶರಶಿನ ಸೂತ್ರ) ; ನಿನ್ನಿಷ್ಟವ 
ಕರುಣಿಸುವೆ ಬೇಡೆನಲು ನವಣಿ ಮೂಗಳದೆಣಿಕೆ ವರಚಕ್ಷುಗಳನಿ: ವುದೆಂದು 
ಕೊಂಡಾಡಲ್‌ (8 ಕರಾ: 3-೪೬); ಕಾಳಮ್ಮ: ನೆಂಬವಳ್‌ ಕಗ್ಗಲ್ಲಿಎಂ 
ಕರೆದ ಹಾಲನೀಶಂಗುಣಿಸಿದಳ್‌ ಕಣ್ಗಳಂ ಕೊಟ್ಟು ಕಾಳಿವಾಸೆಂ ಮಗುಳೆ 
ಮೂಗಳದ ಕಣ್ಣನುರೆ ಪಡೆದನೊಲವಿಂ (ತೆಂಫು. ೩4-೫ ಕು; ಉಪ್ಪಲ್ಲದೆ 
ಮೂಗಳ ಗಂಜಿ ಕುಡಿಯತವವಗೆ ಉಪ್ಪದ್ದರೆ ನಾಗಳವೂ ಸಾಲದು (ಗಾರ). 
ಮೂಗುಳ : ಪತ್ತುಕೊಳೆಗ ಭತ್ತಮುಂ ಒನ್ನು ಕಡೆಯು ಬಣ್ಣಿಗೆ 
ಮೂಗುಳಮಂ ಕಪ್ಪಡಕ್ಕೆ ಪಟ್ತಿಯುಂ ಬ್ರಹ್ಮಲಿಂಗಿಭಲರ್ಗ್ಲೆ ಕೊಟ್ಟುದು 
(ಮೈಕರಿ: ೦೯೪೬, ೨6-0೯ ; 1038) ; ಆಂಡೆಯಲ್ಲಿ ಐಗಳ ಕರೆದು ಕಂದದಲ್ಲಿ 
ಸುರಿಯಲಾಗಿ ಮೂಗುಳವಾಯಿತ್ತು ಆ ಮೂಗುಳವ ಒಲೆಯ ದೆಸೆಯಲ್ಲಿ 
ಇರಿಸಲಿಕೆ ಕಾಸೂದಕ್ಕೆ ಮುನ್ನವೇ ನಾಶವಾಯಿತ್ತು (ಸರ್ವನ- ೦೦೮-೩೭೮) ; 
ವೆಂಕಟನಿಗೆ ೫ ಕೊಳಗದಲ್ಲಿ ಮೂಗುಳೆ ಕೊಟ್ಟ (ಎಕೆ. 1೫ ಹೊಸಕೋ. | 48 
[ಮ್ಮೂ (ಮೂಜಂ) 4 ಕೊಳ್ಳ] 


೨5. 


ಒಕ್ಕು 


36 


40 


39-00 ; 1745). 


೭೩೨೭ 


ಮೂಡಗಡೆ 


ಮೂಗೋರು (ನಾ). (ಕ್ಷೌರಮಾಡಿದ್ರ ಮೂರುಪಟ್ಟೆ : ಕಿಡೆ 
ಮೂಗೋಣಂ [ರಂ 3 ಬೋಲ್‌ಸಿ ನಡುದಲೆಯೊಳ್‌  ಮೆಬಸನೊಡೆದು 
ಪಣೆಯಂ][|ುಂ. 066 ಶ್ರದೊಲಿ. [ಮೂ (ಮೂಳು) 4. ಗೋರ್ಕು) 
ಮೂಚೋಟು. ಮುಚ್ಚೋಟು (ನಾ). ಮೂರು ಚೋಟು ; ಒಂದು 
ಅಳತೆ: ಮುಚ್ಚೋಟು:- ಮೂಚೋಟು (ಕಣ್ಣನು: 430 ಕ್ರಯೊಲಿ- 
ಮುಚ್ಚೋಟು : ಮುಚ್ಚೋಟು, ಮಂಚ್ಛೆವಡಿ (ಕನುಡ. 066 ಶ್ರಯೋ); 
ಮುಚ್ಚವಡಿ ಮುಚ್ಚೋಟು (ಕಶ್ಯಾತು- ೬6 ಪ್ರಯೋ). 
[ಮ್ಯೂ (ಆಮೂಜು) 4 ಚೋಟು] 
ಮೂಜಗ. ಮುಜ್ಮಗ (ನಾ). ೧. ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ 
ಎಂಬ ಮೂರು ಲೋಕಗಳು ; ತ್ರಿಲೋಕ : ಮೂಜಗದಲ್ಲಿ ನಿರತರು 
ಕೂಡಲಸಂಗನ ಶರಣರು ತ್ರಿವಿಧವನಲ್‌ಯರು (ಊ1ನ- ೯00) ; ಉಗ್ರ 
ತಪದೊಳ್‌ ನೆಲಸಿ ನಿಲೆ ತಪಸ್ತೇಜಂ ಮೂಜಗಮಂ ಪರ್ಬಿದಾಗಳ್‌ 
(06, ೯-೦೩ ಐ) 5 ಮೂಜಗವನ್ನೆ ಗೆಲ್ಲುವಾಸೆಯ ತೋರ್ಪರಂ ಎಲ್ಲ 
ಕಾಮಿನಿಯರು ಹೊರಗೆ (30೫: ೪-50). ಮುಜ್ಜಗ: ೧. 
ವೀಣೆಯಂ ತಾಳವಂ ಮೇಳವಿಸಿ ಮುಜ್ಜಗಂಗಳು ಮೋಹಗೊಳಿಸುವಂತೆ 
(497೦9: ೦೯೦-೬). ೨. ಮೂರು ಲೋಕಗಳಿಗೆ ಒಡೆಯನಾದವನು; 
ಪರಮಾತ್ಮ. ೩. ವಿಷ್ಣು ಮಂಜ್ಮಗನ ಕೊಂಡಾಡೊ ಸಜ್ಜನರ 
ಕೂಡೊ : (೪£ಕ- ೨೦೦-೨). ೪. ಶಿವ. 
ಮೂಜಗದೆಟಯ ಮೂರು ಲೋಕಗಳಿಗೂ ಒಡೆಯನಾದವನು; 


ಎಷ್ಟು: ಮೂಜಗದೆಅಕಿಯನ ಕಾಲ್ದೊಳೆದಳು ಹೊನ್ನಭಾಜನ ಗಂಧವಾರಿ 
ಯಲಿ (ಪೋಷಕ. 19). ಮೂಜಗದೊಡೆಯ,. ಮುಜ್ಜಗದೊಡೆಯ 
=. ಮೂರುಲೋಕಗಳಿಗೆ ಒಡೆಯನಾದವನು ; ಶಿವ: 
ಅಜಹರಿದಂದಿತ ' ಮೂಜಗದೊಡೆಯನು ಗಜಾಂಬರೆ ಹೊದಿಸೂ ಸಿದ್ಧಗೆ 
ಕರೆದು. ಗಿರಿಜಿಗೆ ನಿನ ಕಂದನ ಕೊಳ್ಳಿಂದ ' (ಸಿರ್ಕಶ್ರ- ೫೯): ೨ 
ಮೂಜಗದೆಜಕಿಯ ; ಒಳಗಣ್ಣಿನೊಳಗಿದ ನೋಡೋ ಮಂಜಗ 
ದೊಡೆಯನ (ಶ್ಕರಂದ. ೩-೩ ಅಮುಕು). 
[ವಸೂ (ನಮೂ) _. ಜಗ] 
ಮೂಟೆ 'ಮೂಡೆ' ನೋ. 
ಮೂಟೆಕಟ್ಟು "'ಮೂಡೆಗಟ್ಟು, ' ನೋ: 


ಮೂಟೆಸುಂಕ (ನಾ). ಹೊರೆಗಳ ಮೇಲೆ. ಹಾಕುವ ತೆರಿಗೆ, - ಸುಂಕ ಕ 
ಈ ಗ್ರಾಮಕೆ ಸಲುವ ಗೃಹಾರಾದು ಕ್ಷೇತ್ರ ಗದ್ದೆ 'ಬೆದ್ದಲು ಕಾಡಾರಮ್ಟ 
ನೀರಾರಮ್ಪ ಹೊಗೆಹಣ ಮನೆವಣ ಮೂಟಿಸುಂಕ . . . ' ಚರಾದಾಯತೆರಿಗೆ 
ಮುಂಶಾದಯೇನು ಉಟಾದರೂ ನಿಮಗೆ" ಸಲುವುದು : (ಮ್ಮೇರಿ- ೦೯೪೦, 
೪೭-೦6 ; 2009)- ಟೆ (ಆ ಮೂಡೆ) + ಸುಂಕ] 

ಮೂಡ "ಮೂಡ್ಮು' ನೋ. 

ಮೂಡಗಡಲ್‌ (ನಾ). ಪೂರ್ವದಿಕ್ಕಿನ ಸಮುದ್ರ ; ಅಜಿಯರವಾಡಿ 
ಮೂಡಗಡಲೊಳ್‌ ತೆರೆಮೂಲೆಯನೆತ್ತಿ , , . ಬಂದೆಸಗಿತ್ತತಿಶೈತ್ಯಕಾರಣಂ 

೬.೬ ಇಂದ್ರದಿಶಾಸಮಾರಣಂ (8ಗ2- ೦೪-೪)- 
[ಮೂಡ (೬ ಮೂಡು) 4 ಕಡಲ್‌] 

ಮೂಡಗಡೆ (ನು). ಪೂರ್ವದಿಕ್ಕು ; ಮೂಡಣ ದೆಸೆ; ನಡೆತಂದ* 
ಚಂಗಳೆ ಸರಸರನೆ ಆ ಮೂಡಗೆಡೆ ಮೊದಲಾಗಿ ನಿಂದಿರ್ದು , , . ಸುತನಂ 


ಹಿರಿಯ ದನಿ ದೆಸೆಗೆಯ್ದೆ ಕಡೆಯಲು ತೊಡಗಿದಳು ಜನನಿ (034 ೨೪-೩೬) ; 
ಅತಿಹರುಷದೆ. ಪೂರ್ವಚಂದ್ರನು ಮೂಡಗಡೆಯೊಳೊಪ್ಪದನರ್ತಿಯಿಂದ 
(ಕಂನಂ- 6-೪) ; ಪಾಳೆಯದೊಳಾ ಮೂಡಗಡೆಯೊಳು ಬಾಲಜೊತ್ತಿನಲಿ 
ನಿಂದವನು ಪಾತಾಳಕೊಯ್ಯಲು ಪಥವ ಕಾಣದೆ ಕಂಡನೂಹೆಯಲಿ (ಉಳ. 


೩೩-೩): [ಮೂಡ (ಆ ಮೂಡ್ಕು) 4. ಕಡೆ] 


ಮೂಡಗರೆ 


ಮೂಡಗರೆ (ನಾ). ಪೂರ್ವದ ದಡ ; ಮೂಡಣ ಶೀರ: ಬಸದಿಯ 
ಪಡ;ವಣ ಎಳೆದೋಣ್ಬಮುಂ ಪಡುವಣ ತೊಯ ಮೂಡಗರೆಯ 
ಪೊಸದೋಣ್ಣವಮಖಂ (ಎಕ. ೫, ಕೋರಾರ- 50-6೬ ; 905). 
ತ್‌ Aaa + ಕರೈ] 
ಮೂಡಗೆ ' ಮೂಡಿಗೆ ' ನೋ. 
ಮೂಡಗೆಂಪು (ನಾ). oe ಂಪುಕಾಂತಿ : ತೆರೆ ನ ನರಳ್ವ ನಡುಗಡಲ 
ಹಡಗಿನೆಡೆ ಮೂಡಗೆಂಪೇರಿ ಮತ್ತೊಮ್ಮೆ ಮೇಲೆ ನೆಗೆವ ದೀವರುರಿಗಣ್ಣಂತೆ 
ತೋರಿ ನೆಗೆಯುಶಿದೆ ಮತ್ತೊಮ್ಮೆ ,'. . ಹಿರಿಯ ಬೆಳಕೊಂದು ಸಿರಿಸಾರಿ 
(ಹೊಂಗಳು- ೩೬-೪)- [ಮೂಡ (೬ ಮೂಡ್ಳು).*- ಕೆಂಪ] 
ಮೂಡಗೆಣ (ನಾ). ಒಂದು ಊರಿನ ಹೆಸರು : ಸೀಮಾನ್ತರಂ ಪಡು 


ವಾಯ್ಕಾವೇರಿಯೆ , . . ಮೂಡಗೆಲ್‌ಎ ಬೊಜ್ಜಗೆಜಸಿಯ ಬಒಳಗೆಳ್‌ಎ 
ಕೂಡಿತ್ತು ಸೀಮೆ (ಎ. ೪1 (೫), ಶ್ರೀರಂಗ. ೬೬-೨೪ ; 800). 
[ಮೂಡ (ಆ. ಮೂಡು) - 893] 
ಮೂಡಣ್‌ " ಮೂಡ್ಕು ` ಪರಾ. 
ಮೂಡಣ ' ಮೂಡ್ಕು ` ಪರಾ. 
ಮೂಡಣಂ ' ಮೂಡ್ಕು ' ಪರಾ. 
ಮೂಡದೇಶ (ನಾ). ಪೂರ್ವಿಕ ನಲ್ಲಿರುವ ರಾಷ್ಟ್ರ,- ದೇಶ: 


ಪಾಪಕಲ್ಲ. ಕುಲತಿಲಕಂ x [ಳ್ಳು]ಪಿನಾಥ ಮೂಡದೇಶರಕ್ಷಕರ್‌ (3322, x1-i, 

೪0-3೨ ; 969) [ಮೂಡ (ಇ ಮೂಡ್ಕು) 4 ದೇಶ] 
ಮೂಡಮುಖ (ನಾ): ಪೂರ್ವದಿಕ್ಕು ; ಮೂಡಲು : ಮೂಡಮುಖಂ 

ಕೇರಿವುಮಂ ಬಸದಿಯಿಂ ಮೂಡಲು (46: 31111, 400-0೬; 21ನೆಯ ಶತ). 


[ಮೂಡ (೬ ದೂಡು?) 4. ಮುಖ] 
ಮೂಡಮೊಗ (ನಾ). ಎ ಮೂಡಮುಖ; ಜಗುನೆಯಂ ಪಾಯ್ದು 


ಮೂಡಮೊಗದೆ ಪಯಣಂಬೋಗಿ ಮತ್ತ್ಯದೇಶಮಂ ಪುಗುತಂದರ್‌ (ಶಂರಾ- 
6-80 ನ) ;, ಕಡೆಕೊಳಂ ಖೂರವುರಂ ತಣ್ಣೆಯದ ಮುಕ್ಕೂಡು ಮೂಡ 
ಮೊಗದೆ ಪೋಗಿ (ಮ್ಮು50. ೦೩೪. ೩6-೭ 5 1ನೆಯ ರತ) ವೂಡಮೊಗದಿಂ 
ತ್ರಿದಶಾರ್ಚಿತಪಾದಪಂಕಜಂ ನಿ;ದಿರ್ದಂ (ನರಜ್ರ- 0೫-10). 
[ಮೂಡ ( ಆ ಮೂಡು) ೨. ಮೊಗ] 
ಮೂಡಲ್‌ ` ಮೂಡ್ಕು ' ಪರಾ. 
ಮೂಡಲಿ (ನಾ)- ಒಂದು ಬಗೆಯ ಸಸ್ಯ : ನಾರೋಲಿ. ಮೂಢಮರ, 
ಮೂಢ, ಮೂಡಲಿ, ಕನಕಚಂಪಕ (ಕ್ಕು 80- 1೭-00೪0). [? 
ಮೂಡಲು ` ಮೂಡು ' 'ಪರಾ. 


ಮೂಡದೆಟ್ಟ ' ಮೂಡುವೆಟ್ಟ ' ನೋ. 
ಮೂಡವೆಟ್ಟು " ಮೂಡುವೆಟ್ಟ ` ನೋ: 


ಮೂಡಾಯ್‌, ಮೂಡೈ (ನಾ): ಪೂರ್ವದಿಕ್ಕು ; ವಂಡಲು ; ಅನ್ತೆ 
ಬನ್ನು ಮೂಡಾಯಿನ್ಬೀಟ್ವನ್ನ ನೀರಿಬಾವಿ. ಅನ್ನೆ ಬನ್ನು ತೊಲ್ಕೊಅದಿ ಎ 
(ನಟರ. ೦೯೩೬ ೬೩-೨೬ ; 550) ; ತಸ್ಮೆ ಸೀಮೆ ಮೂಡಾಯ್ಬೆರ್ವ್ವಳ್ಳೆಮೆ 
೬ « ಮೂಡಾಯ್‌ ನೋಡಿ ನಡದು ಇಬ್ಬುಲ್ಲೊ ಲ್ಲಿಯೆ (ಎ೪. 111 ಣು. 
ವಿಜಯಾದಿತ್ಯನ್‌ ವೀರಚೂಳಾಮಣಿ ಪ್ರಭುಮೇರು 
ಮಣ್ಣೆಯಿನ್ನೂ ನ ಡಾಯುಮ್‌ ಪೃಥುವೀ 
'ಜ್ಯಂಗೆಯೆ] (3923. 12/28, 8-೬ ; ಸು. 9ನೆಯ ಕತ), ಮೂಡೈ ; 
ಭೂ ಮುಗ್ಗ ನೈಟ್‌ ಮೂಡೈ ಕಡಿ ಗೋಡೆ ಎ (ಏಕ. x (9), ತಕ್ಕಂಿ. 
“ತೆಂಕಾಯ್‌', ” ಪಡುವಾಯ್‌ ಪರಾ. 
ಹೂಡ್ಕು 4 - ಆಯ್ಯ್‌./ತುಳು. ಮೂಡಾಯಿ, 
ಮುಡಾಯಿ] 7 
ಮೂಡಾಯಿ ' ಮೂಡಾವಿ ` ನೋ. 


ಹೆಗ್ಗಡೆ: ೪0-೬ ; 760 ; 
ವದು! 'ಗವಟ ಪನ್ನಿಚಾಶಿರಮುಮ 


೬೬-೦೬ ; 850), 


೭೩೨೮ 


ಮೂಡಿಸು 


'ಮೂಡಾವಿ, ಮೂಡಾಯಿ. ಮೂಡಾವೆ (ನಾ)- (ಮಲಗುವಾಗ ಅಥವಾ 
ಕುಳಿತುಕೊಳ್ಳುವಾಗ ಒರಗಿಕೊಳ್ಳುವ) ದಿ: ಒರಗು ; ಲೋಡು; 
ಮೆತ್ತೆ; ನಮಾಮಿ Ris ಮಲಗು" (1. 
ಓಂ-೬೪) ; ಕಣ್ಣೊ ಳಿಸುವ ಹಿನ ಮೂಡಾವಿಗೆ ಕೈ ೈಯಿಟ್ಟಿ ಸುಗೀಶ್ವರನ 

5| ಲಲಿತಾಂಗದ ಮೇಲಾ ನನರ 9ಗು ಪರಿದು ಮುಸುಕಲು (೬ರ. 

೧೪-೭೩) ; ಸೆಳೆಗೊಂಬಿನ ಕೇರ್‌, ಪಣ್ಣೆಲೆಯ ಫೊದಕೆ, ಚಿಂದಳಿರ ಪಲಕ್ಕಿ ಕಿ 

ಪೊಸಸುಬಕಿಯ ಮೂಡಾವಿ, ಆಲರ್ಜೊಂಪದ ಮೇಲ್ಕಟ್ಟು ಚೆಲ್ವಾಗೆ 

(ಮುಕ್ಕು 0೯-00) ; ಶಾಂತಲಾದೇವಿ .. ಸೆಜ್ಜೆಯ ರೇಶಿಮೆಯ 

ಹೊನ್ನ್ನ ಜರಿಯ ಮೂಡಾವಿಗಳನ್ನು ಅನುಗೊಳಿಸಿದಳು (ಸಫಾ. ೪೪). 

ಮೂಡಾಯಿ ; ರಾಮಣೀಯಕ ತಾರಕಬ್ರಹ್ಮವುಂ ಮಲಗು ಸಾಮವೇದಾದಿ 

ನಿಗಮಾರ್ಥಗಳ್ಳೂಡಾಯಿ ನಾಮುರೂಪಕ್ರಿಯಾದೂರಮುಪಚಾರಾಂಗೆ 

(ಕೋತಿ. ೨-೩೦). ಮೂಡಾದೆ ; ಸುಖಾಸೀನದ ಮೂಡಾವೆಗಳಲ್ಲಿ 

ಸಿಂಗಾರಮ್ಮನು ನೀಳ್ಹೊರಗಿರುವಳು (೩೬ರ. ೧0-0). [ವ ಮೂಡೆ] 

ಮೂಡಾವೆ " ಮೂಡಾವಿ' ನೋ. 

ಮೂಡಿ (ನಂ). ಹುಟ್ಟುವುದು : ಉದಯ :; “ಮಡಿ ಎ ಉದಯಂ" 
(ಕಶುವ, ಕಂ. ೨) [ಇ ಮೂಡ್ಳು] 

ಮೂಡಿಕೆ (ನಾ). ೧. ಭಾವನೆ ; ಅನಿಸಿಕೆ: ಸೌಂದರ್ಯಕ್ಕೆ ಸಂಬಂಧಿಸಿದಂತೆ. 

ಕವಿಯ ಪ್ರತಿಭಾನವ್ಯಾಪಾರ ನಾಲ್ಕು ಘಟ್ಟಗಳಲ್ಲಿ ನಡೆಯುತ್ತದೆ: (೧) 

ಸುಂದರವಾದ ವಸ್ತುವನ್ನು ಕುರಿತು ಕಲುವಿದನ ಆ ಆಗುವ 

ಮೂಡಿಕೆಗಳು (900: 60)- ೨, ಸ್ವರೂಪ: ಕರ್ಣುಟಕಸಂಗೀತದ 
ಮಕುಟಮಣಿಗಳಾದ ಈ ಶ್ರಿಮೂತಿಸಿಗಳು ಒಂದೇ ಕಡೆಯಲ್ಲಿ ನಡೆಸಿದ 
ಕಚೇರಿಯ ಅದ್ಭುತ ಮೂ ಇಡಿಕೆಯನ್ನು ಮಾತುಗಳಲ್ಲಿ ಅಳವಡಿಸಲು ಸಾಧ್ಯವೇ 
ಇಲ್ಲ (ಸಂಗೀತ- ೩೦) - [ಮೂಡ್ಕು 4 -- ಇಕೆ] 

ಮೂಡಿಗೆ, ಮೂಡಗೆ (ನಾ )-೧. ಬಾಣಗಳ ಚೀಲ; ಬತ್ತಳಿಕೆ; ತೂಣೀರ: 

'8.ಣೀರಂ- ಉಪಾಸಂಗಃ- ತೂಣಕಿ, ತೂಣೇ, ನಿಷಂಗಃ, ಇಷುಧಿಃ, ಬಾಣಾ 

ಶ್ರಯಃ, ಕಳಾಪಃ`- ಈ ೮ ಮೂಡಿಗೆ” (ತರಾಯು. ೬ ೬೬-೩೧0); ತನು 

ಮೂಡಿಗೆಯಾಗಿರೆ ತಳೆದನಹಿತರೆಚ್ಚಂಬುಗಳಂ (ರಘು. 5-8೬); ನೀಡದೆ 
ಮೂಡಿಗೆಯಿಂ ಕೆ ಕೈಗೊದಗುವಹೂಡದಮನ್ನ: ವೆ ತಿರುವುಯ್ಗೆ ಲವ 
*_ಮಹಾದಿವೃಶರಂ (ಯಣ. ೬-0). ೨. “ಮೂಡಿಗೆಗಳು ಎಂದರೆ, 
ಜೊಂಪ (ಚಪ್ಪ ರ) ಡೇರೆ ಮೊದಲಾದುವುಗಳಿಗೆ ' ಆಧಾರಗಳಾಗಿ 

ಮಧ್ಯದಲ್ಲಿ ಸಾಲಾಗಿ ನೆಲೆಗೊಳಿಸಿದ ನೀಳ್ಗಂಬಗಳು” (ಡೂ. ೩೦೫): 

ತೊವಲ್ವೆರಸು ನಟ್ವಲುಗಳುಮನಮರೆ ಮಾಡಿದ ಬಿಟ್ಟುಳಿಯ ಕಕ್ಕುಂಬ 

ತೊಡಂಬೆಯ ಮೂಡಿಗೆಯ ಕದಳಿಕೆಯ ಕಾಂಡಪಟಂಗಳುಮಂ (ಶಂಶಕಾ. 

8-೫೭5); ಐ `' ಪಂಪಭಾರತ ದೀಪಿಕೆ 'ಯಲ್ಲಿ ಈ ಪ್ರಯೋಗಕ್ಕೆ 

* ಬತ್ತಳಿಕೆ ''ಎಂದೇ ಅರ್ಥ ಹೇಳಿದೆ. ಮೂಡಗೆ ;: ೩. (2): ಆಲು 

ಪರಿಯಾಪ್ತಿಗಳೊಳಂ ನೆಆದು ತೋಜಲಾಗಿ ಪೊಟ್ಟನೊಡೆದ ಮೂಡಗೆಯ 

ಗೊಟ್ಟಿಯಂತಿರೆ ಸಿಡಿಲ್ಹುಚ್ಚಳಿಸಿ ಪೋಗಿ: ಕೆಟಗೆ ನಟಿ ಕ್ಟಿರ್ದನೇಕವಿಧ ನಿಶಾ 
ತಾಯಂಧಂಗಳ ಮೇಲೆ ನುಚ್ಚುನೂಣಾಗಿ ಪಚ್ಚುಬಿರ್ದು 'ಮೂರ್ಛೆನೋಗಿ. 
ಹಮ್ಮೆ ಸಿ ಮೆಯ್ಕಆ`ಯುದಿಪು, ದುಂ Sen [?] 
ಮೂಡಿಸು (ಕ್ರೆ)- ೧. ಹುಟ್ಟಿಸು; ಉಂಟುಮಾಡು ; ಅದಾರ್ಗೆ ಜನ 
ಮುದ್ರೆ ಮೂಡಿಸದೊ ಮುದದೊದವಂ (ಅಂದ್ರು. ೬-೮; ತದ್ದನ: ಸ್ಲನುಜನ 

ತ ೨ ಸೀಳ್ಮು ಲೋಕರಗಳಂ ನಿರ್ಭಿನ್ನಾನೆಂದಾಬ್ಬ ಸ್ವಿಯೊಳ್‌ ಮೂಡಿಸಿದಳ 

ಜಯ ಮನ್ಮಾತೆ ಪಂಪಾಭವಾನೀ (ಉರಿ. 8-3) ; ಮನ್ಮಥ ಹೊನ್ನ 

ಹೊದೆಯಿಂದಲೊಂದಂಬ ತೆಗೆದು ಎದೆಯ ಸಂಕುಲದಿ ಮೂಡಿಸಿ ತೋಟ್‌ಸಿ 
ಬಿಲ್ಲ ಹೆದೆಯ ಕತ್ತರಿಸಲಿಕ್ಕಿದನು (ಫೋಶಕ.. ೩6-೦೮): 2. (ಪವನ) 


ಹಚ್ಚು; ; ಹೊತ್ತಿಸು ; ಒಳಗೆ ಹೋಗಿ ಕಂದೀಲನ್ನು ಮೂಡಿಸಿ, ಅಡುಗೆಯ 


15 


೨೬ ವ). 


40 


ಮೂಡ್ಕು 


ಮನೆಯ ಹೊಸತಿಲ ಮೇಲೆ ತಂದಿಟ್ಟಳು (ಗುಗಾಸಾ, 60)- ೩. ಅಚ್ಚು 
ಮಾಡು ; ಮುದ್ರಿಸು: ಉಗಿಯ ಯಂತ್ರದಿಂದ ಮೋಹರಗಳ ಮೇಲೆ 
ಅಕ್ಷರಗಳನ್ನು ಮೂಡಿಸುತ್ತಾರೆ (ಮುಂಜ. ೩-39); ತನ್ನ ಹೆಸರನ್ನು ನಾನ: 
ಮರೆಯಬಾರದೆಂದು ತನ್ನ ಕೊಡೆಯ ಮೇಲೆ ಮೂಡಿಸಿ ಇಟ್ಟಿದ್ದಾನೆ 
(ದೇಕನ್ಕೆ, 63). [ಮೂಡ್ಗು 4 - ಇಸ್ಯು) 
ಮೂಡು (ಕ್ರಿ). ೧. ಹುಟ್ಟು; ಉತ್ಪತ್ತಿಯಾಗು ; | ಉದಯಿಸು : 
5 ಮೂಡು-ಉತ್ಪತ್ತಾ ” (689); ನೇಸಜ* ಮೂಡಿದೊಡೆ ಭಟಾರರಲ್ಲಿಗೆ 
ನಂದಿಮಿತ್ರಂ ದಂದು ಬಂದಿಸಿ ಇಂತೆಂದಂ (ಫಸ್ಗಾಣ- ೪೨-0೯) ; ನೇಸರ 
ಮೂಡಿದುದು ಬಕಂಗೆ ಮಿಟ್ಟು ಮೂಡುವ ತೆಜದಿಂ (ಶಂಶಶಾ, ೩-೨೭); 
ಗಟ್‌ ಮೂಡಿದ ಬಟಾಕ ನೀನೆ ದಲ್‌ ಪೋದಪ್ಪೆ (ಕರಂಣ- ೬೯೩). ೨- 
ಉಂಟಾಗು ; ತಲೆದೋರು ; ಕಾಣಿಸಿಕೊಳ್ಳು; ಜತುಗೃಹರವಾಟಪು 
ಸಂಧಿಗಳೊಳ್‌ ಸುರಂಗಮಂ ಗಂಗೆಯೊರ್‌ ಮೂಡುವಂತಾಗೆ ಸಮೆದು 
(ಸಂಕಥಾ- ೩-೪ 0): ಮೂಡಿದುವುರದೊಳ್‌ ಮೊಲೆ (ರುಣ: ೩-೨೩); 
ವಿದ್ಯಾರಣ್ನರ ಮನಸ್ಸಿನಲ್ಲಿ ಸ್ವರಾಜ್ಯಸ್ಥಾಪ; ಯ ಸಂಕಲ್ಪ ಮೂಡಿತ್ತು 
ಬ. ೦೭೯). 
ಮೂಡಿ ಮುಲುಂಗಾಡು, ಮೂಡಿ ಮುಳುಗಾಡು, ಮೂಡಿ ಮುಟು 
ಗಾಡು, ಮೂಡಿ ಮುಟ್ಕಾಡು ಎ ೧. ಕಾಣಿಸಿಕೊಂಡು ಪುನಃ ಕಾಣ 
ದಂತೆ ಮುಳುಗು,-ಮರೆಯಾಗು. ೨. (ಆಲಂ) ಮಗ್ನವಾಗು ; 
ತಲ್ಲೀನವಾಗು ; ಸಮುನ್ನತಭಕ್ತಿರಸಸುಧಾವಾರ್ಧಿಯೊಳ್ಕೂಡಿ ಮುಟುಂ 
ಗಾಡುತ್ತುದೃಟಕ್ಷಿತೀಂದ್ರಚಂದ್ರಮಂ ೬ ೬೬ ಬೆಂಗೊಂಡಂ (ಉರ್ಯರಿ.೨-33 ನ): 
ರುಚರಾಭವಾನಂದಲೀಲೆಯೊಳ್ಕೂಡಿ ಮುಳುಗುಡುತ . - . ಪದ್ಮ 
ರಸಗುರುವಂ ನಿರೀಕ್ಷಿಸುತ್ತೆ. (ಶರ್ಮರಾ, ೬-೬5); ಪೆರಮಾನಂದರಸದೊಳಿಗೆ 
ಮೂಡಿ ಮುಳುಗಾಡಿ . ಇ. ಕೈ ನೀಡಿ ಕೊಟ್ಟಂ ನಂದಿಯುಂಡಿಗೆಯ ಪೊಸ 
ಹೊನ್ನ ಮೊಗೆಮೊಗೆದು ಶಿವ ನಂಬಿಗೆ (9ಂರತ್ರಿ. ೫-೨೭); ರಾಗರಸದೊಳು 
ಮೂಡಿ ಮುಳುಗಾಡಿದಳು ಜಿನದತ್ತೆ (ಸಳ್ಳಣು. 4-34); . ಮನಮನುಜ' 
ಸೆಣಿವಿಡಿದ್ದ ಸೀಯನಪ್ಪ 'ಗೇಯರಸಾುಬ್ಬಿಪೂರದೊಳ್‌ ಮೂಡಿ ಮುಚು 
ಗಾಡುತ್ತುಂ (88ಕಫ್ರ- ೨-33 ವ); ಅಂತಾ... ರಜನಿಯೊಛ್‌ ರಾಜೇಂದ್ರ 
ಚಂದ್ರಂ ಸುರತಸುಖಾಂಭೋಧಿಯೊಳ್ಳೂಡಿ ಮುಟುಗಾಡಿ (ಪಣ: 606); 
ಅಂತು ಪುರಮುಮಂತಃಪುರಮುಮಾದಿಪುರುಷಜನ್ಮೋತ್ಸವಸುಧಾಂಬು 
ರಾಶಿಯೊಳ್‌ ಕೂಡಿ ಮೂಡಿ. ಮುಯ್ಕಾಡುವುದಂ ನೋದಿ (6೦೪. ೭-೦೦೩ ವ); 
ಪೊನಲೊಳಗೆ ಮೂಡಿ ಮುಲಸ್ಕಾಡುವವೊ;ಲ್‌ (ಪತ್ನಿ. ೧4-6೬) - 
ಮೂಡಿ ಮುಲುಂಗು, ಮೂಡಿ ಮುಳುಕು, ಮೂಡಿ ಮುಳುಗು, ಮೂಡಿ 
ಮುಲ್ಕು ಎ ಮೂಡಿ ಮುಬುಂಗಾಡು ; ನಿಜೋತ್ತರೀಯವಸನಾಂಚಲ 
ದಿಂ ಮುಸುಕಿಟ್ಟು ಚೆಂತೆಯೊಳ್‌ ಮೂಡಿ ಮಂಟುಂಗಿ ತನ್ನ'ಮನದನ್ನ 
ರೊಳಂ ಮೊದಲಾಗಿ ಕನ್ನೆ ಮಾತಾಡದೆ ಜಾನಿಸುತ್ತಿರಲು (೫ರಂಉ- ೩೬೬); 
ನೋಡುವಳುಟಕ ಕಾತರಿಪಳು ಮೈಸೋಂಕಿ ಮೂಡಿ ಮುಳುಕಿ ಮೋಹರಸದೆ 
ಕೂಡಾಗ ಬಿಗಿಯಪ್ಪಿ ಮೊಗಮೊಗವೆರಸಿ ಮುಂಡಾಡಿದಳು (ಕಂನಂ. 0೦-೩೦); 
ನೋಡಿ ಪುಳಕದೊರ ಮೂಡಿ ಮುಳುಗುತ್ತೊಮ್ಮೆ ನೋಡಿಯುಮ್ಮಳಿಸುತಾ 
ನುಬ್ಯಣ್ಣನಾ ದೃದ್ಮನಾು ಕೂಡೆ . - 
ಲೀಳಾರಸದೊಳಗೆ ಮೂಡಿಮುಬ್ಕುವ . . . 
ನೃಪಸತಿಯಾ (ಆಫ 4-೪). 
ಮೂಡು (ಕ್ರಿ): ತುರಿಬಿಸು ; ಭರ್ತಿಮಾಡು: ಗಜ್‌ಕೆಯ ತೊಳಚಿಯ 
ದಾಂಗುಡಿಯಂ ಚಿವುಂಟಿ ಬಾಟ3ವಟ್ಟೆಯೊಳ್‌ ಮೂಡಿ ತರ್ಪ ಬಾಲವಟು 
ಗಳಿಂದೆಯುಂ . - . ಪುಣ್ಯಾಶ್ರಮ ಮನೋಹರಮಾಯಸ್ತಾ (ಕಾರಾಕೃ. 
[7] 


೧. ಸೂರ್ಯನು ಹುಟ್ಟುವ ದಿಕ್ಕು; 


೬ ಮುಡಿದು '(ಸೌಿಂದಪು. 
ಲೀಲಾಕೇಳಿಗಳೆ ವಿಲಾಸಕೇಳಿಗಳ 


೪೬-೦೪). 


ಮೂಡ್ಕು. ಮೂಡ (ನಾ). 


೭೩೨೯ 


1-೬); |: 


45. 


ಮೂಡುವೆಟ್ಟ 


ಪೂರ್ವದಿಕ್ಕು: ಮೂಡ ದೆಸೆಯೊಳ್ಳೆಂಪು ದೊರೆಯೆ ತಾರಗೆ ಪರೆಯೆ ಕೂಡೆ 
ತಂಗಾಳೆ ಮುಂಬರಿಯೆ ಕಮಲಂ ಬಿರಿಯೆ . . . ಮಜಿದಂ ಪ್ರಭೆಯೊಳಾ 
ಸುತ್ಯನಾದಿತ್ಯನು (ಕೈಮಿಈ- ೨-೬೩): ಮುಂಗೋಳಿ ಕೂಗ್ಯಾವು ' ಮೂಡು 
ಕೆಂಪೇರ್ಯಾವು (ಕ೫- ೨0. ಮೂಡ: ಮೂಡ ಕಣಯ ಕಲ್ಬಡಿಗೆ 
ತೀರ್ತ್ವದ ಕಲ್ಪಡುವ ಕಮ್ಮಜಕರ ನೈರಿತಿಯೊಳೆ ಆ ವಡಕಲ' ತೆಂಕ 
ಪೇರೂರ ಪಳ್ಳೆಂ (ಎಕ. ೩1, ಮೊಳ ೨೬-೫; 02) ; ರತಿನಾಟಕುಭಿ 
ನಯಮಂ ಕೃತಕೃತ್ಯಂ ಮಾಡಿ ರಯ್ಯಮಾಗಿರೆ ದೀಪದ್ಯುತಿ ಯುವತಿಯ 
ರೊಳ್‌ ನಿದ್ರುವತಾರವಾದತ್ತು ಮೂಡವೆಳೆಗಪ್ಪಾಗಳ್‌ (81ರ. ೦೬-೦೩೬); 
ಯಡ ಕೆಂಪೊತ್ತಿದುದು ಕಡುತಣ್ಮನಾಗೆಲರ್‌ ತೀಡಿತು (೫5್ಮಂ. ೬-4), 
ಮೂಡಣ್‌ ಎ ಪೂರ್ವದಿಕ್ಕು : ನೀಲಗಿರಿ ಬಡಗಣ್ಣು ತಾರಂ ದ್ರುವಣ 
ರಣವಕ್ಷಾರು ಮೂಡಣ್ಣೆ ತನಗೆ ಸೀಮೆಯೆನಿಕ್ಕುಂ (ಮಶ, ೨-೦3) 
ಮೂಡಣಿಂ, ಮೂಡಣ್ಣೆ (ಉಪಳೂ. ೫೬ ಉಂ). ಮೂಡಣ, ಎ ೧: 
ಪೂರ್ವದಿಕ್ಕಿನ : ನೆಯ್ದಿಲ್ಲೆಲ3ಯಾ ಏಜ್‌ ಮೂಡಣ್ಣಾಸೀಮೆ ಇಡೆ 
ವೆಟ್ಟಿದಾ ವಡಗಣ್ಗಾ ನೀರಿಅಗೆ (೧೩: ೫೫1; ೧೭6-೦೩; ಸು: 8 ನಡ ಕಕ) 
ಮೂಡಣ ದೆಸೆಯ ವ[ರಾಹ]ಕೆಆ್‌ಯಂ ಮೂಡಣ ಪಳ್ಳ ಅದಣಿ ತೆಬೃಣದೆಸೆ 
[ಮುಣ್ಣಗೆಜ]ಗೂಟ್ಟಿಂ' (2922- xh ೯-34; 80); ದೇವತೆ... 
ಕೋಗಳಿಯ ಮೂಡಣ ದೆಸೆಯ ಪರ್ವತದ ಕೊಳದ ತಡಿಯೊಳ್‌ ಲತಾ 
ಮಂಟಪದೊಳರಿಸಿ ಪೋದೊಡೆ (ತತ್ಮಾಾ- 006/9); ನಡೆದು ಬಂದುದು 
ಕೌರವೇಂದ್ರನ ಪಡೆ ಕುರುಕ್ಷೇತ್ರಕ್ಕೆ ಮೂಡಣ ಕಡೆಯಲಳವಡಿಸಿದರು 
ಬೀಡಾಯಿತ್ತು. ಐಹಿಲದಲಿ (ಕುಟ್ಮಾಂ. ೦-80). ೨. ಪೂರ್ವದಿಕ್ಕು ; 
ಪಡುಪಣಕೆ ಸಂದ ರವಿ ಮೂಡಣದಿ ಎದ್ದ (ನಂಕು, ೩-06); ಮೂಡಣದಲ್ಲಿ 
ತಂಗದಿರ ಮೂಡಿದಾಗ, ಆ ನಾಲ್ವರು ಮನೆಯನ್ನು ತೊರೆದರು 
(ತಾತುತ್ತ, ₹6). ಮೂಡಣಂ ಎ ಪೂರ್ವದಿಕ್ಕಿನದನು ; ಮೂಡಣಂ, 
ತೆಂಕಣಂ (ಕತುರ- 000 ಪ್ರಯೋ). ಮೂಡಲ್‌, ಮೂಡಲು, ಮೂಳ್ಲು ಎ 
ಪೂರ್ವದಿಕ್ಕು : “ಪ್ರಾಚಿಯೆನೆ ಪೂರ್ವಮೈಂದ್ರಿಯೆನೆ ಮೂಡಲೆನಿಕ್ಕು” 
(ಮಗಂ: ೦೬-೦೯); ಮನೆಯಂ ಪೆರ್ಚಿಸುವೊಡೆ ಮುನ್ನಿನ ಮಾಟ್ಕ್ಕಿಯೊಳಯ್ದೆ 
ಮೂಡ 7 ಬಡಗಲ್‌ ವೊತ್ತಿ ನಿಮಿರ್ಚುಗೆ (ರೋಕೋಶ, 4-08); ಇದ್ದು 
ಪೂರ್ಮ್ವಾಚಲವುಲ್ಲದಿನ್ನಿದು ಸುರೇಂದ್ರಾಶಾದ್ರಿ. ಒಪ್ಪುವ ಮೂಡ 
ಲ್ಲ್ಲದಿದು ತಾಂ ಮೂಡಲ್ಮನೋರಾಗೆದಿಂ (ಛರರ೯ನ್ನು - ೪.0೩೪); ಬಸದಿಯಿಂ 
ಮೂಡಲು ದಾನಸಾಲೆಗೆ ಪ್ನಿ[ರ್‌]ಕ್ಕಯಿನಿವೇಸಣಮುಮಂ , . . ಬಿಟ್ಟ 
(46. 2೪111: ೩೦೦-೦೬; ಸು. 13ನೆಯ ಕತ): ಮೂಡಲು ಮಗುಳೆ ಕೆಂಪೇಜಕ 
ಕದನಕೆ ಕಳನ ತುಂಬಿತು ಮತ್ತೆ ಕೌರವ ಪಾಂಡವರ ಸೇನೆ (ಕುಬ್ಮಾಂ- ಓಡ) 
ಸೂರ್ಯನು ಪಡುವಣದಲ್ಲಿರುವವರಿಗಿಂತ ಮೂಡಲಿನಲ್ಲಿರುವವರಿಗೆ ಮೊದಲು 
ಗೋಚರಿಸುತ್ತಾನೆ. (ಪಂ: ೪-೬೬) ಶೆಟ್ಟಿಹಳ್ಳಿಗ್ರಾಮಕ್ಕೆ ಮೂಳು 
ಬುಗ್ಗನಹಳ್ಳಿ ದಕ್ಷಿಣ (ಏಕ. ೩1೪, ತಿರು. 0೬-೧೯; 1662); ಹಾಲೆ. 
ಬೇಲೂರುಗ್ರಾಮಕ್ಕೆಯಲ್ಲ ಚತುಸ್ಸಿಮ ವಿವರ ಹೇಮಾವತಿಗೆ ಮೂಳು 
ಮೊರಸಾಗರಹಳ್ಳಿಗೆ ಪಶ್ಚಿಮ (ಮ್ಮ60- ೦೯೫೩೬ ೪6-04; 1666). 
[< ಮೂಡ್ಕು./ ತುಳು. ಮೂಡು] 
ಮೂಡುಗಟ್ಟನಗಿಡ (ನಾ). ಒಂದು ಬಗೆಯ ಸಸ್ಯ? ' ಮೊಡುಗಟ್ಟನ 
ಗಿಡ ಬೋಡುಕಡಲೆಸೊಪ್ಪು, ಕರಂಡೆ: ಮೂಡಿಗಿಡ (ನ್ನು 80- ೩೦-೦೬೦). 
[74+ ಗಿಡ (೬ ಗಿಡು)] 
ಮೂಡುನೇಸಆಖ೫ (ನಾ)- ಹುಟ್ಟುತ್ತಿರುವ ಸೂರ್ಯ; ಉದಯರವಿ: 
ಮೊದಲ್‌ ಮೂಡುನೇಸಣ ಕಡೆಗೆ ತಿರುಗು (ಉರ್ಯಶ್ರ.- &೭-6೦೪)- 
[ ಮೂಡ್ಕು _.- ನೇಸರು] 
ಮೂಡುವೆಟ್ಟ. ಮೂಡವೆಟ್ಟ, ಮೂಡವೆಟ್ಟು, ಮೂಡುವೆಟ್ಟು (ನಾ). 
ಪೂರ್ವದಿಕ್ಕಿನಲ್ಲಿರುವ ಪರ್ವತ ; ಉದಯಾಚಲ ; ಓರ್ವ ಅಗ್ನಿ 


ಮೂಡುವೆಟ್ಟು ೭೩೩೦ 
ಹೋತ್ರಿಯು . . . ಎಳನೇಸರು ಮೂಡುವೆಟ್ಟವನ್ನೇರುವ ಸಂಭ್ರಮವನ್ನು 


ನೋಡುತ್ತಾ ಮೈ ಮರೆತಿದ್ದನು (ನಃ. 0), ಮೂಡವೆಟ್ಟ: ಮೂಡ 
ವೆಟ್ಟದ ನಡುನೆತ್ತಿಯೊಳಿರ್ದ ಭಾಸ್ಕರನ ಕಂಡೆ ನಾನು (ನಗಳು. 3-೩೨): 
ಕ್ಷೋದೀಯ್ಯತಾಮಸಂ ಪರಿಜು ದುಃಖಂ ಪೋಗೆ ಮೂದೇವಮಯ ಮೂಡ 
ವೆಟ್ಟದುದಿಯನ್ನಡರಿ ನೋಡಿದಂ ಪ್ರೀತಿಯಿಂದೆ (ಕಂಕಣ. ೨-೨೬-೦೨): 
ಮೂಡವೆಟ್ಟು : “ ಮೂಡವೆಟ್ಟಿಂದು ಪೂರ್ವಾಚಲಂ ” (16೫. ೪೯-೩೦): 
ದನಿಮಾಡೆ ಕುಕ್ಕುಟ ಪರಿದೋಡೆ ತಿಮಿರ ಪದ್ಮಿನಿಗತಿಸಂತಸಗೂಡೆ 
ಮನುಜರು ಭೂಪಾಳಿ ಧನ್ಶಾಸಿಗಳ ಪಾಡೆ ಇನ ಮೂಡವೆಟ್ಟಿನೊಳ್ಳೂಡೆ 
(೩(ವಂ0. 0೬-೩೪); ಘನಸತ್ತ್ವಂ ವಿಷ್ಣು ಪದಾರ್ಚನೆಗೆಯ್ಯಲ್‌ ಮೂಡವೆಟ್ಟು 
ಶಶಿಶಂಖದೆ ಪಾಲ್ವೊನಲಿನಭಿಪೇಕಮಂ ಮಾಲಸ್ತಿನಮೇಂ ಪಸರಿಸಿತೊ ಮಸ! 
ಪೊಸವೆಲ್ಲಿಂಗಳ್‌ 6858- ೬39): ಮೂಡುವೆಟ್ಟು : ತಾನೆ ಭಾಸ್ಕರಂ 
ಬೇಗನುಪ್ಪವಡಿಸಿ ಮೂಡುವೆಟ್ಟಿನ ಕೋಡುಗಲ್ಲನೇಜಾ ನಿಟ್ಟಿಸುತಿರ್ದಂ 
(ಉಕ. ೨೬-೦): ಹರಿಗೋಲು ಇರುಳೆಲ್ಲ ತೇಲಿ, ನೇಸರು ತನ್ನ 
ಪೊಂದೇರನ್‌ ಅಡರಿ ಮೂಡುವೆಟ್ಟಿನ ನೆತ್ತಿಗೈತಹ ಮುನ್ನ - . . ಬಂದು 
ಈ ದ್ವೀಪವನ್ನು ಸೇರಿದುದು (0೫೪: 34-0): [ ಮೂಡ್ಕು ... ಬೆಟ್ಟ ] 

ಮೂಡುವೆಟ್ಟು " ಮೂಡುವೆಟ್ಟಿ ` ನೋ. 

ಮೂಡೆ, ಮಟ್ಟೈ, ಮೂಟೆ. ಮೊಟ್ಟೆ (ನಾ). ೧. ಹುಲ್ಲು" ನಾರು, 
ಬಟ್ಟೆ ರ್ಟ ದ್‌ ಕಟ್ಟಿದ ದೊಡ್ಡ 'ಗಂಟು,-ಕಟ್ಟು,- 
ಹೊರೆ: ನೂರ್ಪ್ವತ್ತೇಣ್ಬು) ಕೊಂದೆ ಗಾರೊಡಂ ಪಡೆಯಂ ಮೆಣ್ಬ 
Gs ಜಮಳಿ ಒನ್ನು (ಎಇ. ಸಸಿನ; 8ನೆಯ ಶತ); ನೀರ 
ಮೂಡೆಯ ಕಟ್ಟಿ ಬಯಲಿಗೆ ಬಲೆಯ 'ಬೀಸಬಹುದೇ ಅಯ್ಯ (ಸಿರ್ಯೇತ- ೬೪೪), 
೨. ಧಾನ್ಯ ಮೊದಲಾದುವನ್ನು ತುಂಬಿಸಿ ಕಟ್ಟಿದ ದೊಡ್ಡ ಚೀಲ 
ಪುರದ ವೀಧಿಯೊಳಿಡಿದು ನೆಲ್ಲ .ಮೂಡೆಗಳಿರಲು (ಕಂ06ೆ, 00-003): 
ಬಳ್ಳ ಐವತ್ತರ ಲೆಕ್ಕದ ಅಕ್ಕಿ ಮೂಡೆ ೨೪ (ಎ೩. xx; 6-98; 1656); 
ಕಣ್ಗಮುಚ್ಚೆ ಕಾಡೇಗೂಡೆ ಉದ್ದಿನ ಮೂಡೆ ಉರುಳೇ ಹೋಯ್ತು 
(ಶುಟ್ಕತ- 089); ಮೂಢನಿಗೆ ಭಯವಿಲ್ಲ, ಮೂಡೆ ಭತ್ತಕ್ಕೆ ಕೇಡಿಲ್ಲ (ಗಾರ). 
೩. ಚಿಕ್ಕಪೊಟ್ಟಣ,- ಗಂಟು ; ತಳಿರ ಮೂಡೆಯೊಳೆ ಮಲ್ಲಿಗೆಯ 
ಮುಗುಳ್ಳಳನೊಟ್ಟಿ ಮಿಕ್ಕ ಮುಗುಳಿ ಮೇಲುದಿಂ ಮೊಟ್ಟೆಯಜಕಟ್ಟಿ 
(ಅಲ. ೦-೦೧). ೪. ಒರಗಿಕೊಳ್ಳಲು ಉಪಯೋಗಿಸುವ ಉದ್ದ 
ವಾದ ದಿಂಬು; ಲೋಡು: ಪಾಡುವ ಗಾನವ ನಿಲಿಸಿ ಮತ್ತೊಟಗುವ 
ಮೂಡೆಯನೊಳಿಗಿ ಚೆಕ್ರೀಶ ನೋಡುತಿರ್ದನು (ಕರತ. ೩೯-೪೪). 
“ ಒಅಿಗುಮೂಡೆ'. " ಮಲಂಗುಮೂಡೆ ' ಪರಾ, ೫-" ಒಂದು ಅಳತೆ: 
'ಶಾಸನಗಳಲ್ಲಿ ಬರುವ' ನಾಣ್ಯಗಳೂ ಅಳತೆಗಳೂ . . , ಹಾನೆ: ಮೂಡೆ, 
ಮುಡಿ (ತುಳುಠಾ.. ೨೭೦). ಮಟ್ಟೈ : ೧. ಮಾತೆಯಾ ತಲೆಗೊಂದು 
ಮಟ್ಟೆಯನ್ನಿರಿಸಿ ತಾಯಂ ಬಯುತ್ವಿತಂ ನಡೆದನಾ ಕಲ್ಕಿಯು (ತುರಂಗ: ೪-6). 
ಮೂಟೆ ; ೧. ಮಂದಿರದಿ ಮೊಬ್ಟೆಯನಿಟ್ಟು ಇಂದುಧರ ಜಂಗಮರ. 
ಅಂದು ಪೂಜಿಸುವ (166. ೦೬೦-೭) ಲಲಿತಾ ಇನ್ನೊಂದು ಮೂಟೆಯನ್ನು 
ತೆಗೆದುಕೊಂಡು ಹಿಂದೆ ಹೊರಟಳೆ (4೩). ವಿ.ಹಾಗೂ ಹೀಗೂ ಉದ್ದಿನ 
ಮೂಟೆ ಕುಲುಕಿದ ಹಾಗೆ. ಜನಗಳು ಸವರಿಸಿಕೊಂಡು ಎಲ್ಲರೂ ಕುಳಿತರು 
(ಇಶೂೆ- ೦೦೦). ಮೊಟ್ಟ: ೧. ಕುಡುವವನೇನನಿತ್ತಪನೊ ಕಟ್ಟಿ ಬುಧಾಳಿಗೆ 
ಪೊನ್ನ ಮೊಟ್ಟಿಯಂ ಕುಡುವೊಡೆ ಚಿಚ್ಚರಂ ಕುಡುವುದುಳ್ಳುದಂ (6೫. 
0-88); ಮನ ಸೋಂಕಿದ ಸುಖವ ಮೊಟ್ಟೆಯ ಕಟ್ಟಬಹುದೆ (ಅನಕ- 
೦೩-೩೯೯); ಕಂಬಳಿಯೊಳಾತನಂ ಮೊಟ್ಟೆಯಂ ಕಟ್ಟಿ ಪೊತ್ತು ತಂದು 
ಬೀದಿಯೊಳಗೀಡಾಡಿಪೋಗೆ (ಫ್ರಕ್ಞಾಸ್ತ- ೪-೨೦ ನ); ಅಟ್ಟಿಕ್ಕುವವನಿಗೆ ಹೆಂಡತಿ 
ಯಾಗಬೇಡ, ಮೊಟ್ಟೆ ಹೊರುವವನಿಗೆ ಆಳಾಗಬೇಡ (ಗಾರ). ೨. ಭತ್ತವನ್ನು 
ರಾಶ್ರಿಕಾಲದಲ್ಲಿ ಹೊತ್ತುಕೊಂಡು ಹೋಗುವಾಗ್ಯೆ ಭತ್ತದ ಮೊಟ್ಟೆ ತೂತಾದ್ಮ! 


೨5 


48 


ಮೂಡೊಂಕು 


ರಿಂದ ದಾರೀಕಡೆಗೂ ಚಲ್ಲಿದ್ದರಿಂದ (ಫಂ: 0೯3%, 06-a4;'1400). 

೬. ಪೊಟ್ಟಣದಲ್ಲಿ ಕಟ್ಟಿದ ಆಹಾರ ; ಬುತ್ತಿ : ಹೊಟ್ಟೆಯ ಮೇಲೆ 

ಕಟ್ಟೋಗರದ ಮೊಟ್ಟೆಯ ಕಟ್ಟಿದರೇನು ಹಸಿವು ಹೋಹುದೇ (೪68: 

೪-೦೬೮) [ದೇ-॥ ತಮಿ. -ಮೂಟೈ, ಮೂಟ್ಟೈ ; ಮಲ, ಮೂಡ ; 
ತುಳು. ಮೊಟ್ಟೆ; ತೆಲು. ಪರ್ಜಿ. ಮೂಟ; ಕುವ. ಮೂಂಟ್ಯ ಕುರುಖ್‌, 
ಮೋರಾ. / ಸಂ. ಮೂಟ, ಮೂಟಕ, ಮೂಡಕ. / ಪ್ರಾ. ಮೂಡ. / 
ಮರಾ. ಮೂಡ್‌] 

ಮೂಡೆಗಟ್ಟು,, ಮಟ್ಟಿಗಟ್ಟು, ಮೂಚಿಕಟ್ಟು, ಮೊಟ್ಟೆಕಟ್ಟು, ಮೊಟ್ಟೆ 
ಗಟ್ಟು (ಕ್ರಿ): ೧. ಗಂಟುಕಟ್ಟು; ಹೊರೆವಾಾಡು : ಪಾತಾಳದೊಳಗಿರ್ದ 
ಶೆ'ಷನ ಕಿತ್ತು ಕೈಕುಲ ಮುದುಡಿ ಮೂಡೆಗಟ್ಟೆ ಕಟ್ಟುತ್ತೆ (2ಕ್ಕೆ ಫು. 

. 3-3-4); ಮೂಡೆಗಟ್ಟಿದ ಧಾನ್ಯ ನಿರುತಾಗಿ ಮೊಳೆವಂತೆ ಕೂಡೆ ರೋಮ 
ಗಳು ಗುಡಿಗಟ್ಟೆ (ಶ್ರಕುಶು- ೪-0೪). ೨. ಗಂಟಾಗು; ಬಾವು ಬರು; 
ಅಂಜನಚೋರಂಗೆ ಮುಳಿದು . . . ಕಾಲೊಳಂ ಕೈಯೊಳಂ. ಮೂಡೆಗಟ್ಟು 
ವಂತೆ ಮೋದಿ (ರರ್ಶಾತ್ಮು. ೨-೦೨೦). ಮ್ರ ತ್ಚೆಗಟ್ಟು : ೧. ತಯುಲಿಗರ 
ನಂಬಲಿಯಂ ಮಟ್ಟಿಗಟ್ಟುವರಂತೆ ಕೋಡಗ್ಟೈಂಗಟ್ಟಿ ಕಾಡುವಂ (ಕರಮ, 
೨-೬೬), ಮೂಟೆಕಟ್ಟು : ೧- ಅರ್ಜುನನನ್ನು ರಣಾಂಗಣದಲ್ಲಿ ಜಯಿಸು 
ವುದಕ್ಕೆ ನಿಶ್ಚಯಿಸುವುದು ಘಾಳಿಯನ್ನು ಹಿಡಿದು ಮೂಟೆಕಟ್ಟುವುದಕ್ಕೂ . . . 
ಎಣಿಸಿದ ಹಾಗೆ (ಕೃವಾಳ- ಒಟ); ಆ ವೀರಭೂಮಿಯ ಸ್ವತಂತ್ರರಾಣಿಯನ್ನು 
ಬಲಾತ್ಕಾರದಿಂದ ತಂದರೆ; ಹಿಂದೊ ಪಾಳೆಯಗಾರರ ವಿರೋಧಾನಲವನ್ನು 
ಮೂಟೆಕಟ್ಟೆ ಪಟ್ಟಣಕ್ಕೆ ತಂದಂತೆಯೇ: ಸರಿ (ಯಂಕ: ೪೬): ೩, ಧಾನ್ಯ 
ಮುಂತಾದುವನ್ನು ಚೀಲದಲ್ಲಿ ತುಂಬಿಸಿ ಕಟ್ಟು ್ಪಿ 5 ಅವನು ಭತ್ತವನ್ನು 
ಮೂಟಿಕಟ್ಟಿ ಸಂತೆಗೆ ಮಾರಲು ತೆಗೆದುಕೊಂಡು ಹೋದನು (649)- 
೪. ಒಟ್ಟುಗೂಡಿಸು ; ಒಟ್ಟಾಗಿ ಬಂಧಿಸು : ಹೆಣ್ಣಿನ ತಂಟೆ ಇನ್ನು 
ಬೇಡವೆಂದು "ರೋಷವನ್ನೆಲ್ಲಾ ಮೂಟಿಕಟ್ಟಿ ಇಟ್ಟಿದ್ದ ಭೀಮನೂ ಮತ್ತೆ 
ಕೆರಳಿದನು. (ಉತ. ೮) ಆ ಸೇಡನ್ನು ಅವನು ಮೂಟೆಕಟ್ಟೆ. ಮನದ 
ಮೂಲೆಯಲ್ಲಿ ಬಚ್ಚಿಟ್ಟುಕೊಂಡನು (ಒಣ- 90): ಮೊಟ್ಟೆಕಟ್ಟು ; ೧. 
ನನ್ನ ಜುಬ್ಬವನ್ನು ತೆಗೆದು ಪಂಚೆಯನ್ನು ಎತ್ತಿ ಮೊಟ್ಟೆಕಟ್ಟಿ ಕೆರೆಯೊಳಗಿಳಿದೆ. 
(860%: ೩೩೩)- ೪. ಮಂದಾ ಅವಸರದಿಂದ . , , ಒದ್ದಾಡುವ ಮನಸ್ಸನ್ನು 
ಒಟ್ಟುಗೂಡಿಸಿ ಮೊಟ್ಟೆಕಟ್ಟೆ ಅಂತೂ ಕುಳಿತುಕೊಂಡಳು (ಇತ್ಮಳ,. 483) - 
ಮೊಟ್ಟೆಗಟ್ಟು : ೧. ಪುಡಿಗತ್ತುರಿಯೆಂದು ಪಡಿಕೆಯ್ಸಿ ಪೂಸಲುಂ ಪಾಸಿ 
ಮೊಟ್ಟೆಗಟ್ಟಲುಂ . . . ಅಪ್ಪೆ ಕಾಳದ ಕಟ್ತಲೆಯೊಳ" (೪೯. ೫-೦6೦); 
ತನ್ನ ಮನದಣಿವನಿತು ಪೊನ್ನಂ ತನ್ನ ವಸನದಿ೨ ಮೊಳ್ಸಿಗಟ್ಟಿ ಸಡಗರ ಮಿಗೆ 
ಪೊತ್ತು (ಕೃತಂ: ೦೪-೦೪ 2); ಹುಟ್ಟುವಾಗಲೆ ಧನವ ಮೊಟ್ಟೆಗಟ್ಟಿಳದಿಪನೆ 
(ಸರ್ವಜ್ಞ- ೬೦೯): [ಮೂಡೆ -. ಕಟ್ಟ] 

ಮೂಡೆಗಟ್ಟು,`(ನು)- ಮೂಡೆಗಳನ್ನು ಕಟ್ಟುವಂತೆ ಕಟ್ಟುವ ಒಂದು 
ಬಗೆಯ ಬಿಗಿಯಾದ ಬಂಧ. - ಕಟ್ಟು: ಈಗಳೊರ್ವಂ ಗಂಧರ್ನಂ .. . 
ಕುರುಡಾಜನುಮಂ ಯುವರುಜನುಮನೊಡನೆ ಮೂಡೆಗಟ್ಟುಗಟ್ಟಿಕೊಂಡು 
ಗಗನಮಂಡಳಕ್ಕೊಗೆದು ಫೋದಂ (ಕೀಬಕ್ಸ. ೦೦-೭೦೮); ಮೂಡೆಗಟ್ಟಂ ಕಟ್ಟಿ 
ಹುಡುಕುನೀರೊಳ್‌ ಮೆಟ್ಟಿ ಕಾಡುತಿಹ ಪಾಮರರ ಕೈವಡಿತೆಗೊಳಗಾಗಿ 
(೨೫ನ50,, ೨-6); ಮೂಡೆಗಟ್ಟಂ ಕಟ್ಟಿ ಹುಡುಕುನೀರೊಳಗದ್ದಿ ಕೂಡೆ 
ಮೂಗಂ ಕೊಯ್ದೊಡೆ (ಗುರುಶಾ- ೦-೩೩). [ಮೂಡೆ ೬. ಕಟ್ಟು] 

ಮೂಡೈ " ಮೂಡಾಯ್‌ ` ನೋ. 

ಮೂಡೊಂಕು (ನಾ)- ಮೂರು ಕಡೆಗಳಲ್ಲಿ ಬಾಗಿರುವುದು, - ಡೊಂಕಾ 
ಗಿರುವುದು : ಮಲಹರನ ನಡುವೊಂದೆಸೆಗೆ ಒಲಿದೊಲಿದುಕೊಂಡಿದೆ : . . 
ಮೂಡೊಂಕಾಗಿ - ಕಾಲೊಂದು. ನೆಲನನೂಜಕತ್ಲೊಡಲನ್ನಾಂತುದು ಉಳದ 
ಮೆಲ್ಲಡಿ (ಯಕ. ೦೭೬-೨); ಜಡಿದ ಖಂಡೆಯದ `ಮೂಡೊಂಕ ತಿದ್ದದ 


ಮೂಢ 


ಮುನ್ನವಡಿಗೆಆಗಿದುದು ಕೇಶವನ ಪೊಡವಿ ತ್ರಿಖಂಡವೆ ಷೋಡಶರಾಯರು 
ಪಡೆದರು ಭೃತ್ಯಭಾವವನು (ರೀತ. ೩-೩೦)- 
[ಮ್ಯೂ (ಆ ಮಲು) 4 ಡೊಂಕ್ಕು] 
ಮೂಢ (ಗು). ೧. ತಿಳಿವಳಿಕೆಯಿಲ್ಲದ ; ಅವಿವೇಕದಿಂದ ಕೂಡಿದ : 
'ಮೂಢನಂಬಿಕೆ', " ಮೂಢಭಕ್ತಿ' ಪರಾ. (ನಾ). ೨. ತಿಳಿವಳಿಕೆಯಿಲ್ಲ; 
ದವನು; ತಿಳಿಗೇಡಿ; ಅಜ್ಞ: “ವೈಧೇಯಃ - . - ಮೂಢಃ. - . ಮಾತೃ 
ಶಾಸಿತಃ -- ಈ ೧೧ ಅಜೌಯದವಂ'` (ತಣಯು- 1೬-060); ಮೂಢ, 
ಬಲ್ಲನೆ ಜ್ಞಾನದೃಢ ಭಕುತಿಯ, (ಕರರ. ರಾ: 3-0೪0 ಶಂ): ಮೂಢ 
ಪಿಂದಿರುಗಿ ಪೋಗಿ ಸಲಹಿಕೊ ಶರೀರಮಂ (ಏ0909- ೫-4-00). ೩. ಪೆದ್ದ; 
ಮಂಕೆ : ಮೂಢಗೆ ಹೇಳಿದ ಬುದ್ಧಿ ಆಡಿಗೆ ಹಾಕಿದ ಮೇವು (ಗಾರಿ) 
೪, ಆಲಸ್ಯ; ' ಸೋಮಾರಿತನ ; ಮೂಢವೆಂದರೆ ತಮೋಗುಣದಿಂದ 
ನಿದ್ರೆಯಲ್ಲಿರುವ ಹಾಗೆ ಅಲಸ್ಯದಲ್ಲಿರುವುದು (ಹಯಾ. ೦೦೨). ೫- = 
ಮೂಢತ್ರಯ ಮೂಲುಮೂಢದಿನಾಜನಾಯತನಸೇವೆಯಿಂ, . - 
ಬಿಗಿದ ನಿರ್ಮಳಮಪ್ಪ ಸಮ್ಯಕ್ತ್ವರತ್ನಮಂ ಕೈಕೊಂಡು [ON 
೩-೩೪ ಪ್ರ; ಬೆಸನಾವುದುಯೆನುತವೆ ಮೂಜುಮೂಢಗಳೊಳೆಸೆದು ಬಿನ್ನಹವ | 
ಮಾಡುವರು (ಫ್ರಿ ಶ್ರಸಾಂ- ೬-೬೦); ಮೂರು ಮೂಢಗಳೆಂಟುಮಲವಿನ್ನಾರ 
ನಾಯತವಷ್ಟಮದಗಳ ಬೇರುಪಡಿಸಲು ದರುಶನೀಕನುಯೆನಿಪನು (80ರ: | 
166-99), " ಮೂಢತ್ರಯ ' ಪರಾ. [ಸಂ.] | 
ಮೂಢತನ (ನಾ)- ತಿಳವಳಿಕೆಯಿಲ್ಲದಿರುವುದು ; ಮೂರ್ಬತನ : ರೂಢಿ! 
ಮಾಡಿದ ಧರ್ಮಗತಿಯಲಿ ಗಾಢಮಾಡಿದ ಸರ್ವಜನಗಳ ಮೂಢತನ] 
ಬಯಲಾಗಿ ಹೋಯಿತು -(ಸಂಥಶ- ೪-೩೪): [ಮೂಢ 4 - ತನ] I 
ಮೂಢತೆ (ನಾ) ೧: ಇ ಮೂಢತನ : ಮೂಢತೆಯಂ, ಬಿಟ್ಟು ಪೆಜರ್‌ 
ಮಾಡುವ ಡೊಂಬಿಂಗೆ ಬೇಗಮೆಅಗದೆ ಮೂರ್ಬರ್‌ ಮಾಡುವುದಂ 
ಲೇಸೆನ್ನದೆ ಕೂಡುವುವಾರಯ್ದಮೂೂಢವೃಷ್ಟಿಯೊಳಜ*ವಂ (ರರಾಮ್ಮ - 
ಬೀತುದು ಬಿಂಕಮೋಡಿದುದು ಮೂಢತೆ ಮೂಡಿದುದಶ್ರು ಕಣ್ಗಳೊಳ್‌ - - » 
ಬೆಳ್ಳಳಿಸಿ ಬೇವಸಮಂ ತಳೆದಂ ಧನಂಜಯಂ (ಕಂಕ0- ೪-004). ಪಿ.ದಿಗ್ಗ ಮೆ; 
ಕಕ್ಕುಬಿಕ್ಕಿ- 
ಮೂಢತ್ರಯ (ನಾ). [ಜೈನ] ಲೋಕಮೂಢ;: ದೇವತಾಮೂಢ 
ಮತ್ತು ಪಾಖಂಡಿಮೂಢ ಎಂಬ ಮೂರು ಬಗೆಯ ಮೂಢತನ,- 
ಮೌಢ್ಯ ಕ" ದೇವಮೂಢ ಲೋಕಮೂಢ, ಗುರುಮೂಢ ಇವು 
ಮೂಢತ್ರಯಗಳು- ದೇವಮೂಢ : - ಮಿಥ್ಯಾದೇವರ ಉಪಾ 
ಸನೆ. ಲೋಕಮೂಢ : -ನದಿಸ್ನಾನ, ಪರ್ವತದ ಮೇಲಿಂದ ಬೀಳು 
ವುದು ಮುಂತಾದವುಗಳು ಪುಣ್ಯಕರವೆಂದು ಭಾವಿಸುವುದು. ಗುರು 
ಮೂಢ: - ಆರಂಭಪರಿಗ್ರಹಗಳುಳ್ಳೆ ವಿಷಯವಾಸನೆಯಿಂದ 
ಕೂಡಿದ ಪಾಖಂಡಿಗಳನ್ನು ಮುನಿಗಳೆಂದು ಭಾವಿಸಿ ಪೂಜಿಸುವುದು: 
ಇದಕ್ಕೆ ಪಾಖಂಡಿಮೂಢವೆಂದು ಅನ್ನುತ್ತಾರೆ” (ಅಕ್ಷ. ಕೈನಶಾಂಶಾಸಿಕ 


ಶ್ಲ್ಗಕೋಕ) : ಜೀವಾದಿ ನವಪದಾರ್ಥದೊಳಾವಗಮಬ್ತಿಯನೆ ಮಾಡು 
ಮೂಢತ್ರಯದೊಳ್‌ ಭಾವಮನ್ಸೆ ಬಿಸುಡು (ಆ0ಫು. ೫-೫). [ಸಂ.] 

ಮೂಢತ್ವ (ನಾ). ಇ ಮೂಢತನ : ಪೀಡೆಪಟ್ಟರೂ ಮೂಢತ್ವ 
ಹೋದೀತೇ॥/ಗಾರೆ)- [ಸಂ.] 


ಮೂಢನಂಬಿಕೆ (ನಾ). ಹಿಂದಿನಿಂದ ಬಂದ ಸಂಪ್ರದಾಯಗಳನ್ನು 
ವಿವೇಚನೆಯಿಲ್ಲದೆ ನಂಬುವುದು; ಕುರುಡುನಂಬಿಕೆ : ಇದರ 
ಮೂಲಕ ದೇಶದಲ್ಲಿ ಒಂದು ಹೊಸ ದೃಷ್ಟಿ ಸಂಚಾರವಾಯಿತು. ಹಲವು 
ಮೂಢನಂಬಿಕೆಗಳು ಜಾರಿಹೋದುವು (ಕಾಕಡ. ೬೨೦) ; ವಿಚಾರಶೂನ್ಯವಾದ 
ಅಂಧಶ್ರದ್ಧೆ ಬೆಳೆದು, ಅಜ್ಞಾನ ಮೂಢನಂಬಿಕೆಗಳಿಂದ ಉದ್ಭವಿಸುವ 
ಸಂಕುಚಿತಮನೋವೃತ್ತಿ (ಯಕ್ಕಾರ- ೨೭ ಬೀಳೆ). [ಮೂಢ + ನಂಬಿಕೆ) 


[ಸಂ. ಮೂಢತಾ] | 


140 


೭೩೩೧ 


೩6. 


ಬ 


48 


ಮೂತೆರ 


ಮೂಢಭಕ್ತಿ (ನಾ). ತಿಳಿವಳಿಕೆಯಿಲ್ಲದ . ಭಕ್ತಿ ; ಅಂಧಶ್ರದ್ಧೆಯಿಂದ 
ಕೂಡಿದ ಭಕ್ತಿ: ದೇವಸ್ಥಾನಗಳಲ್ಲಿ ನಡೆಯುವ ಉತ್ಸವವಿಶೇಷಗಳು 
ಪಾಮರರಂಜನೆಯಿಂದ ಅಜ್ಜಜನರೂ ಮೂಢಭಕ್ತಿಯಿಂದ ಮುಕ್ತರಾಗಲು 
ಸಹಾಯಕಗಳಾದುವು (ಶರರ. 60). [xc.] 

ಮೂಢಮತಿ (ನಾ). ತಿಳಿವಳಿಕೆಯಿಲ್ಲದ ವ್ಯಕ್ತಿ; ಮೂರ್ಬವ್ಯಕ್ತಿ : 
ಮೂಢಮತಿಗಳಿಗಮಲಬ್ರಹ್ಮದ ಗೂಢಮೆಂತಳವಡುವುದು (ಗಣ. 
03-6೩), [ಸಂ.] 

ಮೂಢಮರ (ನಾ): ಒಂದು ಬಗೆಯ ಮರ : ನಾರೋಲಿ: ಮೂಢ 
ಮರ, ಮೂಧ- ಮೂಢಲಿ: ಕನಕಚಂಪಕ (ಮೈ 8೧. ೫೭-೦೦೪೦): 

[ಮೂಢ್ಯ' 4 ಮರ್ಯ) 

ಮೂಢಾತ್ಮ (ನಾ). - ಮೂಢಮತಿ ; ವಿತತಭಾಸಿತನಪ್ಪ ತನ್ನಿಂಗಿತ 
ವನವರಾಯತವನಟ್‌ಯದ ಕ್ಷಿತಿಪನವ ಮೂಢಾತ್ಮನೈ (ಕುಪ್ಮಾಉ- ೩-೪9): 
ಎಲವೊ ಮೂಢಾತ್ಮ ನೀನೆನ್ನ ಕಟ್ಟಳಿಯನಟ್‌ದು ; . . ಪಟ್ಟಣದೊಳ್ಳೇಕೆ 
ತಳುವಿದೆ (ಕೈಬಕಾ- ೧೦-೨೮): [ಸಂ. ಮೂಢಾತ್ಮನ್‌] 

ಮೂಢೋಕ್ತಿ (ನಾ). ತಿಳಿವಳಿಕೆಯಿಲ್ಲದ ಮಾತು ; ಮೂರ್ಯತನದ 
ನುಡಿ: ಪಾಳಾದ ದುಷ್ಕರ ಲಂಕಾಪುರಮಂ ನಭೋಗಪುರಮಂ . . - 
ಸುಸ್ಥಿರಹಮ್ಮಾರಪುರಕ್ಕೆ ತೋಡಿಸಲೊಡು,  ಮೂಢೋಕ್ತಿ ಮೂಲೋಕ 
'ದೊಳ್‌' (ಶಂತ್ಮಿರೆ: ೧-೬೪): [ಸಂ,] 

ಮೂತಿ, ಮೋತಿ (ನಾ). ೧- (ಸಾಮಾನ್ಯವಾಗಿ ಹೀನಾರ್ಥದಲ್ಲಿ 
ಹೇಳುವಾಗ ಮನುಷ್ಯರ) ಮುಖ; ಮೋರೆ: ಜಾತಿಮರ್ಕಟ 
ಪಳಿದೊಡೇನಳಿವುದೆ ನಿಶಾಪತಿಯ ಮೊತಿಯೊಳಗಣ ಚೆಲುವು (ಶ್ರಜ್ಮಾಶ. 
೬-೨3) ; ಎಂಟುರೂಪಾಯಿ ಬಿಸಾಡುತಿದ್ದೆನಲ್ಲೇ ನಿನ್ನ ಮೂತಿಯ ಮೇಲೆ 
(160.3, 805), ೨. ಹಂದಿ, ಹೆಗ್ಗಣ ಮುಂತಾದ ಪ್ರಾಣಿಗಳ 


ಉದ್ದವಾದ ಮುಖ; ಮುಸುಡಿ: ಹಂದಿಯು... ಮುಂದಿ 
ರುವ ಬಲೆಯನ್ನು ಸೀಳಿಬಿಡಬೇಕೆಂದು ಮೂತಿಯನ್ನು , ಮುಂದೂಡಿ 
ಬಲೆಯ ಕಣ್ಣಿನಲ್ಲಿ ಸಿಕ್ಕಿಕೊಂಡಿತು (ಕುಲ್ಲತ. ೨0): ೩. ಬಾಯಿಯ 


ಕೊನೆ ; ಕಟಬಾಯಿ ; ಸೋಟೆ: ಆಕೆ ಆ 'ಹುಡುಗಿಯ ಮೂತಿ 
ಯನ್ನು ತಿವಿದು ದೂಡಿದಳು (6). ೪. ಮುಂಭಾಗ ; ತುದಿ: 
ದೋಣಿಯ ಅಥವಾ ಹಡಗಿನ ಮೂತಿ (Bow. ote); ಕುಡುಗೋಲಿನ 
ಮೂತಿ ಮುರಿದು ಹೋಯಿತು (ರೂಂ): ಮೋತಿ ; ೧. ಹಿಂಗ್ಯಾಕ-ಮೋತಿ 
ಮಾಡಕೊಂಡ ಕುಃತದಿ? (ಕನ್ನುಹಂ. ೩). ವಿ. “ಜಾತಿ ವರ್ಣದ 
ಹಯಕ್ಕಂಥ್ರವಳಯಂ ವಾಲ ಮೋತಿ [ಣಂ .ತು.ಟ್‌]ಕಪ್ಪಾಗೆ ಸತ್ವಾಧಿಕಂ” 
(ಮಂಗಣ, 63-0) ; ಕಚ್ಚಿದ ನಾಗರಹುವನ್ನು ಮಂತ್ರಬಲದಿಂದ ಕರೆಯಿಸಿ 
ಆ ಹಾವೇ ತಾನು ಕಚ್ಚಿದ ಗಾಯಕ್ಕೆ ಮೋತಿಯಿಟ್ಟು ವಿಷ ಹೀರಿ .. . 
ಹೋಗುವಂತೆ ಮಾಡುತ್ತಿದ್ದನು ! (ಕೂಲಶು- ೪೨): 

ಮೂತಿತಿರ:ವು- ಅಲಕ್ಷ್ಯದಿಂದ ಮುಖವನ್ನು ಬೇರೆಕಡೆಗೆ ತಿರುಗಿಸು; 
ವಿಮುಖವಾಗು : ನನ್ನನ್ನು ನೋಡಿ ಅವಳು ಮೂತಿತಿರುವಿಕೊಂಡು 
ಹೋದಳು (ರಂ). ಮೂತಿ ತಿಎ ಇ ೧. ಸೋಟೆಯನ್ನು ಚುಚ್ಚು. 
ತಿವಿ: ಕೋಫದಿಂದ ಆತ ಆ ಹುಡುಗನ ಮೂತಿತಿವಿದ. (ಕೊರಿ). 
೨. (ಆಲಂ) ಅಪಹಾಸ್ಯವಕಾಡು ; ಅವಮಾನಪಡಿಸು : ಅಂದಿನ 
ಸಭೆಯಲ್ಲಿ ಜನರ್ನು ಅವನಿಗೆ ಮೂತಿತಿವಿದು ಕಳಿಸಿದರು (ರೂಂ). 

[ದೇ.8 ತಮ್ಲಮಾಣ್ಲಿಕ್ಕಿ ; ಮಲ. ಮೂಚ್ಚು, ಮಚ್ಚಿ ಮುಳಿ, 
ಮೂಣಗಸ್ತಿ, ಮೊತ್ತಿ. ಮೋನ್ತ ; .ತೆಲು. ಕೋಲಾ. ನಾಯ್ಕಿ. ಮೂತಿ 
ಕುವಿ. ಮೂಂಬು- ಮೂಂಬೂ ; ಕುರುಖ್‌. ಮೊಚ್ಚಾ ; ಕೋತ. ಮುಚಿ. 
ಮೋಂದ್‌] 


ಮೂತೆರ " ಮೂದೆಅ ' ನೋ. 


ಮೂತ್ರ 

ಮೂತ್ರ. (ನಾ). ಮನುಷ್ಯ, ಪ್ರಾಣಿ ಮುಂತಾದ ಜೀವಜಂತುಗಳ 
ಶರೀರದಿಂದ ಹೊರಬರುವ ಕಲ್ಮಷಜಲ: ಉಚ ೦ಜಲ : 
*ಪಸುಜಲಮೆನಲೈ ಮೂತ್ರಮಕ್ಕುಂ (ಶುಂಗರ, ೯೭-೦೪) ನ ಪರಿಮೂತ್ರಂ 
ಭಿನ್ನಲಂಡಂ ಸುರಿಯೆ ಮದಜಳಂ ಮೆಯ್ಕೊಳಳ್ಳಾಡೆ (ಮೂಜಿ. ೧೦-೯೨) ; 
ಕೈಯಲ್ಲಿ ಕುಉುಹು ಬಾಯಲ್ಲಿ ಅಲುಹು ಸುಡಿವುತ್ತಿಪ್ಪ ಆಯ್ಕಗಳೆಲ್ಲರು 
ಇಣುಹಿನ ಮೂತ್ರದಲ್ಲಿ ಪ್ರಳೆಯವಾದರು ನೋಡು (೬ರ. 9೦೯-೩೩೭) ; 
ಮೂತ್ರ ಬಹಳವಾಗಿ ಹೋಗುವುದಕ್ಕೆ ಚಿಕಿತ್ಸೆ ; -- ಆಳಲೇಕಾಯ ಚೂರ್ಣ 


ಗ ೩ ತೂಕವನ್ನು ಜೇನುತುಪ್ಪದಲ್ಲಿ ಕೊಡುವುದು (ರಿವೈವಿ, ೫೪). [ಸಂ] 
ಮೂತ್ರಕಟ್ಟು (ನಾ). ಮೂತ್ರವಿಸರ್ಜನೆಯಲ್ಲಿ ತಡೆ: 
ಒಂದು ಬಿಗೆಯ ರೋಗ: ನಿಂತುಹೊ 


p 
ಮೂತ್ರಕಟ್ಟಿಗೆ: __ ಗರಿಕೆಬೇರು. ಯಷ್ಪಿಮಧುಕ, 
ತ್ರಿಫಲೆಯ ರಸದಲ್ಲಿ ಅಟ್ಟು ಕರ್ಪೂರ, ಶಿಲಾಧಾತುಮಂ ಪ್ರತಿಪ; 
ಕುಡಿಯೆ ಎಲ್ಲಾ ಮೂತ್ರಕೃಚ್ಛ್ರ) ಮಾಣ್ಣುಂ (ರನ್ಮಂ. ೧೬೦) ; 


ಬೋಳ 
ದರಗದ ರಸವನ್ನು ಹಸುವಿನ ಹಾಲಿನಲ್ಲಿ ಕೂಡಿಸಿ ಜೀರಿಗೆ ಗ ೨ ತೂಕ. 


ಸಕ್ಕರೆ ಗದ್ಯಾಣ ೩ ತೂಕ ಸನ ಹಾಕಿ ಕೊ! 
ಪುದು (ಸಕನ್ಕೆ- 20. 99). [ಮೂತ್ರ 4 ಕಟ್ಟು] 

ಮೂತ್ರಕಲ್ಲು (ನಾ). ಮೂತ್ರಕೋಶ ಅಥವಾ ಮೂತ್ರನಾಳದಲ್ಲಿ ಕಲ್ಲಿ 
ನಂತೆ ಗಟ್ಟೆಯಾದ ಗಂಟು ಉಂಟಾಗಿ ಮೂತ್ರ ವಿಸರ್ಜನೆಗೆ ತಡೆ 
ಯೊಡ್ಡುವ ಒಂದು ಬಗೆಯ ರೋಗ ; ಅಶ್ಮರಿ ; ಮೂತ್ರಕಲ್ಲಿಗೆ 
ಗುಳಿಗೆಯ ಮಾಡುವ ಕ್ರಮ ; - ಕೆಂಪಿನ ಅಂಕೋಲ ಬೇರು: ಹುಳಿ 
ಸೊಪ್ಪು . , . ಇವಕ್ಕೆ ಸಮ ಇಂಗು, ಅಂಬಿಲದಲ್ಲಿ ಅರೆದು ಮೂತ್ರಕಲ್ಲಿಗೆ 
ಗುರುಗುಂಜಿಯ ಪ್ರಮಾಣಕ್ಕೆ ಕೊಡುವುದು (ನೈ ೧೨೪). 

[ಮೂತ್ರ 4 ಕಲ್ಲು (5 ಲ ಲ್‌) 

ಮೂತ್ರಕುಂಡಲಕ (ನಾ). ಹನ್ನೆರಡು ಬಗೆಯ ಮೂತ್ರಸಂಬಂಧವಾದ 
ರೋಗಗಳಲ್ಲಿ ಒಂದು ; ಹನ್ನೆರಡು ಪ್ರಕಾರ ಮೂತ್ರಘಾತಗಳ ಪೆಸ 
ರಾವಾವೆಂದೊಡೆ _ ಮೂತ್ರೋತ್ಸಂಗ, ಮೂತ್ರಗ್ರಂಥಿ, ಮ. ರಕ್ಷೆಯ 
ಮೂತ್ರುತೀತ, ಮೂತ್ರಶುಕ್ಲ. ಮೂತ್ರಕುಂಡಲಕ, ಮೂತ್ರವಿಡ್ಟಾತ. 
ಮೂತ್ರಮತ. ಮೂತ್ರಪ್ಲೀಹ, ಉಷ್ಣವಾತ, ಮೂತ್ರವಸ್ತಿ. ಮೂತ್ರ 
ಸಾದವೆಂದಿಂತು (೫ಳನ್ಮೆ. ೩೭೦): [ಸಂ.] 

ಮೂತ್ರಕುಂಡಲಿಕೆ (ನಾ). ಎ ಮೂತ್ರಕುಂಡಲಕ : ಮೂತ್ರೋತ್ಸಂಗ. 
ಮೂತ್ರಗ್ರಂಥ, ಮೂತ್ರಕ್ಷಯ, ಮುತ್ರಾತಿಸಾರ, ಮೂತ್ರಶುಕ್ಲ 
ಮೂತ್ರಕುಂಡಲಿಕೆ, ಮೂತ್ರವಿಡ್ಛಾತ, ಮೂತ್ರವಾತ. ಮೂತ್ರಾ ಸ್ಟೀಲ. 
ಉಷ್ಣವಾತ. ಮೂತ್ರವಸ್ತಿ, ಮೂತ್ರಸಾದಗಳೆಂದು. ಇವು ಹನ್ನೆರಡು ತೆಅ। 
(ವೈರ್ಯಸಾ- 1 ೨೩೪). [ಸಂ. ಮೂತ್ರಕುಂಡಲಿಕಾ] 

ಮೂತ್ರಕೂಪ (ನಾ). ೧. ಉಚ್ಚೆಯು ಸಂಗ್ರಹವಾಗುವ ಗುಂಡಿ. ೨. 
ಒಂದು ನರಕದ ಹೆಸರು; ಪರ್ವತ ಯುಗಳಪರ್ವತ ಕುರಧಾರೆ ಮೂತ್ರ 
ಕೂಸ ವಿಷ್ಠಾಕೂಪವೆಂಬೈದು ಮಂತ್ರಿನರೆಕಂಗಳು (649.0). [ಸಂ.) 

ಮೂತ್ರಕೃಚ್ಛ) (ನಾ). ಉರಿ ಮತ್ತು ನೋವಿನಿಂದ ಕೂಡಿದ್ದು 
ಸರಾಗವಾಗಿ ವಿಸರ್ಜನೆಯಾಗದಿರುವ ಒಂದು ಬಗೆಯ ಮೂತ್ರ 
ರೋಗ ; ಅಮರದವಳ್ಳ, ಬಲ್ವಪತ್ರೆಕಾಯಿ , . , ಕಷಾಯ ಕಾಯಿಸಿ, 
ಹಿಪ್ಪಲಿ ಪ್ರತಿಪಾಕಗೊಂಡು ಸೇವಿಸೆ , , . ಅಸ್ವಿಗತಜ್ವರ, ಮೂತ್ರಕೃಚ್ಛ 
ಮೊದಲಾದ ರೋಗಗಳು ಗುಣವಾಗುವುವು (ಕನ್ನಿ. 60). [ಸಂ.] 

ಮೂತ್ರಕೃಚ್ಛೆ (ನಾ). = ಮೂತ್ರಕೃಚ್ಛ ) ; ಅಂತಪ್ಪ ರೇಖೆಗಳ 
ಕರ್ಪಂ ತಳೆದು. ಪ್ರೋಥಮಧ್ಯದೊಳ್‌ ತೋರ್ಪೊಡೆ ಬಾಟ್ಗುಂ ತುರಗಣ 
ಷೋಡಹಷವರ್ಷಾಂತರಮಂ ಮೂತ್ರಕ್ಕಚ್ಛಿ $ಯಿಂದಂ ಮಡಿಗುಂ (ಕಣ. 
೫-೨೦). [ಸಂ, ಮೂತ್ರಕೃಚ್ಛ )] 


ಮೂತ್ರಕಟ್ಟು ಹೋಗು 


೭೩೩೨ 


38 


ಮೂತ್ರನಿರೋಧ 


ಮೂತ್ರಕೋಶ (ನಾ). ದೇಹದಲ್ಲಿ ಉಚ್ಚೆಯು ಶೇಖರವಾಗುವ ಚೀಲ: 
ಕಾಯಿಲೆ ಶೀವ ಪ್ರಗತಿಯಲ್ಲಿರುವಾಗ ಕೆಲವು ವೇಳೆ. ಮೂತ್ರಕೋಶ (urinary 
ಶಿರೇ?) ಕೈ ಲಕ್ವ ಹೊಡೆಯುತ್ತದೆ (ಕಂ. ಇಇ). [ಸಂ,7 

ಮೂತ್ರಕ್ಷಯ (ನಾ). ಹನ್ನೆರಡು ಬಗೆಯ ಮೂತ್ರರೋಗಗಳಲ್ಲಿ 
ಒಂದು; ಸರಿಯಾದ ಪ್ರಮಾಣದಲ್ಲಿ ಮೂತ್ರೋತ್ಸತ್ತಿಯಾಗದಿರು 
ವುದು; ಮೂತ್ರೋತ್ಸಂಗ, ಮೂತ್ರಗ್ರಂಥಿ, ಮೂತ್ರಕ್ಷಯ ...- 
ಮೂತ್ರಸಾದಗಳೆಂದು ಇವು ಹನ್ನೆರಡು ತೆಜಿ (ವೃರ್ಯಸಾ. 1, 3೫9) ; 
ಹನ್ನೆರಡು ಪ್ರಕಾರ ಮೂತ್ರಘಾತಗಳ ಪೆಸರಾಮುವೆಂದೊಡೆ ಮೂತ್ರೋ 
ತ್ಸಂಗ- ಮೂತ್ರಗ್ರಂಧಿ, ಮೂತ್ರಕ್ಷಯ . ., ಮೂತ್ರಸಾದವೆದರು 
(a. ato). [ಸಂ.] 

ಮೂತ್ರಗ್ರಂಥಿ (ನಾ) ಇ ಮೂತ್ರಕಲ್ಲು: ಮೂತ್ರೋತ್ಸಂಗ, ಮೂತ್ರ 
ಗ್ರಂಥಿ. .. ಮೂತ್ರಸಾದಗಳೆಂದು ಇವು ಹನ್ನೆರಡು ತಃ (ಮೈಕ್ಕಸಾ. 
3. ೨೫೪); ಹನ್ನೆರಡು ಪ್ರಕಾರ ಮೂತ್ರಘಾತಗಳ ಪೆಸರಾವಾವೆಂದೊದೆ, 
ಮೂತ್ರೋತ್ಸೆಂಗ. ಮೂತ್ರಗ್ರಂಥಿ . ಮೂತ್ರಸಾದವೆದಿಂತು 
(ಳಿ. ೩೬೦). [ಸಂ.] 

ಮೂತ್ರಚೀಲ (ನಾ): ಇ ಮೂತ್ರಕೋಶ ; ಬಹುಮೂತ್ರಕ್ಕೆ ಮೊದಲು 
ಹುಟ್ಟುವ ಉಪದ್ರವ ಮೂತ್ರಚೀಲವು ಗುದದ ಮೇಢ್ರದ ಮಧ್ಯದಲ್ಲಿ 
ಇಹುದು (ಕನಿ: ೦೩೭), [ಮೂತ್ರ ೬ ಚೀಲ] 

ಮೂತ್ರಜನಕಾಂಗ (ನಾ)- ಶರೀರದ ಶುದ್ಧೀಕರಣಾಂಗಗಳಲ್ಲಿ ಒಂದು; 
ಮೊತ್ರೋತ್ಸತ್ತಿಯನ್ನು ಮಾಡುವ ಅಂಗ ; “ಸ್ತನಿಗಳ, ಪಕ್ಷಿಗಳ, 
ಉರೆಗಮನಿಗಳ: ಉದರಕುಹರದಲ್ಲಿರುವ, ರಕ್ತದಲ್ಲಿಯ ಉಪಯೋಗ ಕಳೆದ 
ಸಸಾರಜನಕಪದಾರ್ಥವನ್ನು ಹೊರದೂಡುವುದಕ್ಕಾಗಿ ತನ್ನಲ್ಲಿ ಹರಿಯುವ 
ರಕ್ತದಿಂದ ಬೇರ್ಪಡಿಸಿ ಮೂತ್ರದ ಮೂಲಕ ಸಾಗಿಸುವ, ನಾಳಗುಚ್ಛಾಂಗ 
ಗಳಿರಡರಲ್ಲಿ ಒಂದು ; ಮೂತ್ರಜನಕಾಂಗ ; ಮೂತ್ರಪಿಂಡ” (Kidney. 
ಇಂ). [ಸಂ.7 

ಮೂತ್ರತಡೆ (ನಾ). - ಮೂತ್ರಕಟ್ಟು : ಪೆಟ್ಲುಪ್ಪು ಗ ೧ ತೂಕವನ್ನು 

ಪುಡಿ ಮಾಡಿ. ನಿಂಬೆಹಣ್ಣಿನ ರಸದಲ್ಲಿ ಕಲಸಿ ಸಕ್ಕರೆ ಗ ೩ ತೂಕ ಹಾಕಿ 

ಕುಡಿಯಲು ಆ ಕ್ಷಣವೇ ಮೂತ್ರತಡೆ ಹೋಗುವುದು (ಗಳೆ. ಹರ 9). 

[ಮೂತ್ರ + ತಡೆ] 

ಮೂತ್ರದೋಷ (ನಾ). ಮೂತ್ರಸಂಬಂಧವಾದ ರೋಗ; ಈ 
ಲೇಹ್ಮಕ್ಕೆ ಚೃವನಪ್ರಾಶವೆಂದು ಹೆಸರು ..... ಇದನ್ನು ಸೇವಿಸಲು .,. 
ಮೂತ್ರದೋಷ, ಶುಕ್ರದೋಷ, ಸ್ವರಭಂಗ ಇವೆಲಪೂ ಪರಿಹರವಹವು 
(ನೈರೈಸಾ- 11, ೨೩೪). [ಸಂ.] 

ಮೂತ್ರದ್ವಾರ (ನಾ). ಮೂತ್ರಕೋಶದಲ್ಲಿ ಶೇಖರವಾದ 
ಹೊರಬರುವ ರಂಧ್ರ; 
ಮೂತ್ರನಾಳ. [xo.] 

ಮೂತ್ರನಾಳ (ನಾ). ಎ ಮೂತ್ರದ್ವಾರ : ಲೊಕ್ಕಿಯ ಸೊಪ್ಪಿನ ರಸದಲ್ಲಿ 
ಪಚ್ಚಿಕರ್ಪುರದ ಚೂರ್ಣವ ಹಾಕಿ ಸ್ವಲ್ಪ ಎಣ್ಣೆಯ ಬಿಟ್ಟು ಬಾರಿಸಿ 
ಸಮರಸಂಗೈದು ಹಿಂಡಿ ಸಣ್ಣ ಪಾವಡೆಬತ್ತಿಗೆ ಆ ರಸವ ಮಾಡಿ ಮೂತ್ರ 
ನಾಳದಲ್ಲಿ ಮೇಲಕ್ಕೆ ಏರಿಸಲು ಆ ಉತ್ತರಕ್ಷಣದಲ್ಲಿಯೇ ಮೂತ್ರ ರುುಲ್ಲನೆ 
ಬಿಡುವುದು (ದ್ಧ. 7, ೨೩೪); ಆಳಲೆಕಾಯಿ, ನೆಗ್ಗಿಲುಬೇರು. 
ತಿಲಕಹಣ್ಣು . . . ಜೇನುತುಪ್ಪ ಪ್ರತಿಪಾಕವಿಕ್ಕಿ ತೆಗೆದುಕೊಳ್ಳಲು ಮೂತ್ರ, 
ನಾಳದಲ್ಲಿ ಸಿಕ್ಕಿಕೊಂಡಿರುವ ಕಲ್ಲು ಕರಗಿ ಬೀಳುವುದು (ಕನ್ನಿ. ತು. ೫೭). 

[ಸಂ. ಮೂತ್ರನಾಲ] 

ಮೂತ್ರನಿರೋಧ (ನಾ). = ಮೂತ್ರಕಟ್ಟು : ಸೌತೆಯ ಬೀಜವಂ 

ನೀರಲ್ಲಿ ಅರೆದು ಕುಡಿಯೆ ಮೂತ್ರನಿರೋಧ ಮಾಣ್ಗುಂ (6ನೆ ೨: ೭). [ಸಂ.] 


ಮೂತ್ರವು 
ಮೂತ್ರವಿಸರ್ಜನೆಯಾಗುವ ನಾಳ ; 


ಮೂತ್ರಪರೀಕ್ಷ 


ಮೂತ್ರಪರೀಕ್ಷೆ (ನಾ). (ರೋಗದ , ಮೂಲವನ್ನು ಪತ್ತೆಹಚ್ಚಲು 
ರೋಗಿಯ) ಮೂತ್ರವನ್ನು, ರಾಸಾಯನಿಕವಾಗಿ ವಿಭಜಿಸಿ 
ಪರಿಶೀಲಿಸುವಿಕೆ ; ಅನೇಕ ರೋಗಗಳನ್ನು ಪತ್ತೆಹಚ್ಚಲು ಮೂತ್ರಪರೀಕ್ಷೆ 
ಸಹಾಯಕವಾಗುತ್ತದೆ (60)- [ಸಂ. ಮೂತ್ರವರೀಕ್ಷಾ] 

ಮೂತ್ರಪಿಂಡ (ನಾ). ಎ ಮೂತ್ರಜನಕಾಂಗ : 
ಹೃದಯ. ಮೂತ್ರಪಿಂಡಗಳು: ಮೆದುಳು ಮತ್ತು 
ಅಣುಕೋಶಗಳ ಮೇಲೆ ಕೆಲಸ ಮಾಡಿ ಅಪಾಯವನನ್ನಿ ತಂದೊಡ್ಡುತ್ತವೆ 
(ಕ0ರೋ. ೨೦)- [ಸಂ.] 

ಮೂತ್ರಪ್ಲೀಹ (ನಾ). ಮೂತ್ರಸಂಬಂಧವಾ 


ಈ ವಿಷಾಣುಗಳು 


ದ. ಒಂದು ಬಗೆಯ 


ರೋಗ: ಹನ್ನೆರಡುಪುಕಾರ ಮೂತ್ರಘಾತಗಳ ಪೆಸರಾವಾವೆದೊಡೆ 
ಮೂತ್ರೋತ್ಸಂಗ . , , ಮೂತ್ರಪ್ಲೀಹ, ಉಷ್ಣವಾತ. ಮೂತ್ರವಸ್ತಿ. 


ಮೂತ್ರಸಾದವೆಂದಿಂತು (ಕನ. ೩೭೦). 
[ಸಂ. ಮೂತ್ರಪ್ಲೀಷನ್‌] ` 
ಮೂತ್ರಬಂಧ (ನಾ). ಇ ಮೂತ್ರಕಟ್ಟು. [ಸಂ.] 
ಮೂತ್ರರಕ್ತ (ನಾ). ಉಚ್ಚೆಯಲ್ಲಿ ನೆತ್ತರು ಹೋಗುವ ಒಂದು ಬಗೆಯ 
ರೋಗ : ಮೂತ್ರರಕ್ತಕ್ಕೆ :: ಚತುರ್ಭಾಗ ಚವುಡಂಗಿರಸ, ಆವಿನ 
ನೊರೆಪಾಲು ಕುದಿಸುವುದು. ಕಿಜುಕುಸಾಲೆರಸದಲ್ಲಿ ತ್ರಿವಾರು ಕೂಡಿ .. - 
ಗುಳಿಗೆ ಮಾಡಿ ಕೊಳ್ಳೆ ಮಾಣ್ಣುಂ (೧ರ. [ಸಂ.] 
ಮೂತ್ರರೋಗ (ಸಾ): ಇ ಮೂತ್ರದೋಷ : ಮೂತ್ರರೋಗಕ್ಕೆ :- 
ಏಲಕ್ಕಿ ೧ ತೂಕ, ತವಕ್ಷೀರ ೪ ತೂಕ... ಆಡಿನ ಹಾಲಲ್ಲಿ ಕದಡಿ 
ಕುಡಿಯಲು ಮೂತ್ರರೋಗ ಗುಣ (ಏಜೈಂ- 00) ;/ ಮೂತ್ರರೋಗ. 
ಛರ್ದಿರೋಗ - . .- ವಾತರೋಗ ಇವೇ ಮುಂಶಾದ ರೋಗಗಳಿಂದ 
ಕೂಡಿದವರು ದಂತಧಾವನಕ್ಕೆ ಅನರ್ಹರೆಂದರಿವುದು (44ನ್ಮಿ. 36). [ಸಂ.] 
ಮೂತ್ರವಸ್ತಿ (ನಾ). ಮೂತ್ರಸಂಬಂಧವಾದ ಒಂದು ಬಗೆಯ 
ರೋಗ: ಹನ್ನೆರಡುಪುಕಾರ ಮೂತ್ರಘಾತಗಳ ಪೆಸರಾವಾವೆಂದೊಡೆ, 


ಮೂತ್ರೋತ್ಸಂಗ . ಮೂತ್ರವಸ್ತಿ . ಮೂತ್ರಸಾದವೆಂದಿಂತು 
(19 ato). [ಸಂ.] 

ಮೂತ್ರವಾತ , (ನಾ). ಮೂತ್ರಸಂಬಂಧವಾದ ಒಂದು ಬಗೆಯ 
ರೋಗ : ಹನ್ನೆರಡುಪ್ರಕಾರ ಮೂತ್ರಘತಗಳ ಪೆಸರಾಮಾವೆದೊಡೆ. 
ಮೂತ್ರೋತ್ಸಂಗ - - : ಮೂತ್ರವಾತ - . ; ಮೂತ್ರಸಾದವೆಂದಿಂತು 
(49. ೩೬೦). [ಸಂ. ] 

ಮೂತ್ರವಿಡ್ಭಾತ (ನಾ). ಒಂದು ಬಗೆಯ ಮೂತ್ರರೋಗ: 
ಮೂತ್ರೋತ್ಸಂಗ . . . ಮೂತ್ರವಿಡ್ವುತ . , - ಮೂತ್ರಸಾದಗಳೆಂದೆ 
ಇವು ಹನ್ನೆರಡು ತೆಜಿ (ಕೈರ,39, 1, ೨೫೪). [ಸಂ.] 


ಮೂತ್ರವಿರ್ಸಜನೆ (ನಾ.) ಮೂತ್ರವನ್ನು ಸುರಿಸುವಿಕಿ; ಉಚ್ಚೆ 
ಹೊಯ್ಯುವಿಕೆ: ಕಾಯಿಲೆ ತೀವ್ರಗತಿಯಲ್ಲಿರುವಾಗ ... ಮೂತ್ರ 
ರ್ಜನೆ ರೋಗಿಯ ಸ್ವಾಧೀನ (0084801) ತಪ್ಪಿ ತನಗೆ ತಾನಾಗಿಯೇ 

ಮೂತ್ರ ಹನಿಹನಿಯಾಗಿ ಹೊರಬೀಳುತ್ತದೆ (ಕರೋ. ೪೫)- 

1 ಸಂ. ಮೂತ್ರವಿಸರ್ಜನ ] 

ಮೂತ್ರವ್ಯಾಧಿ (ನಾ). ಇ ಮೂತ್ರದೋಷ : ಮುಳ್ಳುಮುತ್ತುಗದ. 
ಒಳನಾರಂ ಚೂರ್ಣವಂ ಮಾಡಿ ಕರ್ಪೂರ, ಶಿಲಾಧಾತು ಬೆರಸಿ ಮಜ್ಜಿಗೆ, 
ಜೇನುತುಪ್ಪದಲ್ಲಿ ಕೊಳ್ಳೆ ಮೂತ್ರವ್ಯಾಧಿ ಮಾಣ್ನುಂ (೨ಕ್ಕಂ. ೬೭)- [ಸಂ.] 
ಮೂತ್ರಶಂಕೆ (ನಾ). ಮೂತ್ರಸಂಬಂಧವಾದ ಒಂದು ಬಗೆಯ ರೋಗ; 
ಉರಿಯಿಂದ ಕೊಡಿ ಆಗಾಗ ಮೂತ್ರವಿಸರ್ಜನೆ ಮಾಡಬೇಕೆನ್ನುಃ 
ತೀವ್ರವಾದ ಅನಿಸಿಕೆ : ಮೇಲುಬ್ಬಸಮುಂಟಾಗಿ ಕಣ್ಣುಗಳಲ್ಲಿ ಡಾಳ ತಪ್ಪಿ 
» ಬಹಳವಾಗಿ ಮೂತ್ರಶಂಕೆಯು ಕಾಣಿಸುತ್ತಂ . . . ಇಂದ್ರಿಯಗಳು 


೭೩೩೩ 


39 


48 


ಮೂತ್ರಾಸ್ಮೀಲ 
ಹೀನವನೈದಿ ವ್ರಣದಿಂ ಕೂಡಿಕೊಂಡಿದ್ದ ಕ್ಷಯರೋಗವು. ಅಸಾಧ್ಯ 
(ಕನ್ನಿ. ೨೪೭): [ಸಂ, ಮೂತ್ರಶಂಕಾ] 


ಮೂತ್ರಶರ್ಕರೆ (ನಾ). ಮೂತ್ರದೊಂದಿಗೆ ಸಕ್ಕರೆಯ ಅಂಶವು 
ಹೆಜ್ಜಾಗಿ ಹೋಗುವುದು: ದಾಳಿಂಬದ ಹೀಚು, ಏಲಕ್ಕಿ, ಪಾಷಾಣ 
ಭೇದಿ, ಶಿಲುಧಾತು. ಹಿಪ್ಪಲಿ ಇವಂ ಚೂರ್ಣಂ ಮಾಡಿ ರಾಜಾನ್ನದ 
ಅಕ್ಕಿಗಚ್ಚಿ ನಲ್ಲಿ ಕುಡಿಯೆ  ಮೂತ್ರಕ್ಕಚ್ಛ ೦, ಮೂತ್ರಶರ್ಕರೆಯುಂ 
ಕೆಡುಗುಂ (ನವಿ ಪಿ. 3೦೭)" [ ಸೆಂ. ಮೂತ್ರಶರ್ಕರಾ ] 

ಮೂತ್ರಶುಕ್ಲ (ನಾ). ಮೂತ್ರದೊಂದಿಗೆ ರೇತಸ್ಸು ವಿಸಜರ್ನೆಯಾಗುವ 
ಒಂದು ಬಗೆಯ ರೋಗ ; ಮೂತ್ರೋತ್ಸಂಗ, ಮೂತ್ರಗ್ರಂಧಿ. . . 
ಮೂತ್ರಶುಕ್ಲ, ಮೂತ್ರಕುಂಡಲಿಕೆ. . . ಮೂತ್ರಸಾದಗಳಿಂದು ಇವು 
ಹನ್ನೆರಡು ತೆಜಿ (ಪೈರ್ಯಸಾ- 1» ೨೩9) ; ಹನ್ನೆರಡುಪ್ರಕಾರ ಮೂತ್ರ 
ಘಾತಗಳ ಪೆಸರಾವಾವೆಂದೊಡೆ, ಮೂತ್ರೋತ್ಸಂಗ . . , ಮೂತ್ರಶುಕ್ಲ 


- ಮೂತ್ರಸಾದವೆಂದಿಂತಂ (ಕನ್ನಿ: ೩೬೦). [ಸಂ.] 
ಮೂತ್ರಶೂಲೆ (ನಾ). ಮೂತ್ರವಿಸರ್ಜನೆಯ ಸಮಯದಲ್ಲಿ 
ನೋವುಂಟೌಗುವ ಒಂದು ಬಗೆಯ ರೋಗ; ಬಿಳಿದುರಂಚೆ, 


ಅಣಿಲೇಕುಯಿ, ಪಾಷಾಣಭೇದಿ, ನೆಲದಾಳ. ಕೊತ್ತಂಬರಿ, ಕಕ್ಕೇಹಣ್ಣಿನ 
ತಿರುಳು ಇವ ಕಷಾಯವ ಕಾಸಿ ಸಕ್ಕರೆ ಹಾಕಿ ಪಾಠವಿಕ್ಕಿಕೊಳ್ಳಲು ಮೂತ್ರ 
ಕೃಛ್ರ, ಕಟಿಯ ಉರಿ, ಮೂತ್ರದೂಲೆ ಮಾಣ್ಗುಂ (ಏನಂ: 0೬೨)- 
[ ಸಂ. ಮೂತ್ರಶೂಲ ] 

ಮೂತ್ರಸಾದ (ನಾ). ಬಣ್ಣವು ವೃತ್ಯಾಸಗೊಂಡು ನೋವಿನಿಂದ 
ವಿಸರ್ಜನೆಯಾಗುವ ಒಂದು ಬಗೆಯ - ಮೂತ್ರರೋಗ : ಮೂತ್ರೋ 
ತ್ಸಂಗ ೬. ಮೂತ್ರವಸ್ತಿ: ಮೂತ್ರಸಾದಗಳೆಂದು ಇವು ಹನ್ನೆರಡು 
ತೆಅ (ವೈರ್ಯತಾ- 1, 389): [5 ಸಂ. ಮೂತ್ರಾಸಾದ] 

ಮೂತ್ರಸಿಕ್ಕು (ನಾ). ಎ ಮೂತ್ರಕಟ್ಟು; ಸೂಲೆ ಸುಭಿಕ್ಷ್ಯಾಕ್ಷಂ) 
ರೂಕ್ಷಾಸೂಲೆಯೆ ಸಲೆ ಮೂತ್ರಸಿಕ್ಕು ರಕ್ತವಿಮೇಹಂ ಶ್ಯೋಲು) ವಿಷ್ಕಂಭ 
ಕೀಟಕ ಸೂಲಾಕೃವಿ ಸಿಂಘ(ಹ)ಣದ್ವಯಂ ವಾತಾಂತ್ಯಂ (6ಕ್ಮ೫ಾ. ೦೦-೬೦); 
ಏಲಕ್ಕಿ: ಪಾಷಾಣಭೇದಿಯಂ, ಕಲ್ಲ ಅಗಿಲು. ಹಿಪ್ಪಲಿ ಎಂಬಿವುಗಳ ಪುಡಿಗಳಂ 
೬ «ಎ ಮೂತ್ರುಸಿಕ್ಕು ಬಹುಮೂತ್ರ ಸಂಕಟದೊಳು ಲೇಹ್ಯವಂ ಮಾಡುಗೆ 
(ಕ್ಕ: ೨೦) ; ಗಣಜಿಲಬೇರಂ ಸುಟ್ಟ ಬೂದಿಯಂ ಆಡಿನ ಹಾಲಿನಲ್ಲಿ 
ಕೂಡಿ ಕುಡಿಯೆ ಮೂತ್ರಸಿಕ್ಕು ಬಿಡುವುದು (194. ata): 

[ಮೂತ್ರ 4. ಸಿಕ್ಕು] 

ಮೂತ್ರಾಘಾತ (ನಾ). ಮೂತ್ರೆವಿಸರ್ಜನೆಯಲ್ಲಿ ತೊಡಕುಂಟಾಗುವ 
ಹನ್ನೆರಡು ಬಗೆಯ ವ್ಯಾಧಿ; p ಇವುಗಳ ಸಂಖ್ಯೆಯಲ್ಲಿ 
ಭಿನ್ನಾಭಿಪ್ರಾಯಗಳಿವೆ : ಹನ್ನೆರಡುಪುಕಾರವಾದ ಮೂತ್ರಾಫಾತಂ 
ಗಳುಂಟು (ಕೈರ್ಯತಾ, 1, ೨೩9) , ಮತಪಿತ್ರಶ್ಲೇಷ್ಠಂಗಳು ವಸ್ತಿಸ್ಥಾನವ 
ನೈದಿ ತಮ್ಮ ತಮ್ಮ ಕಾರಣಗಳಿಂ ಪ್ರಕೋಪಿಸಿ ಮೂತ್ರಾಘಾತವೆಂಬ 
ಮಹಾರೋಗಗಳನು ಪುಟ್ಟಿಸುತಮಿರ್ಪುದು (1ಳನ್ಕೆ- ೩೬೦): [ಸಂ.] 

ಮೂತ್ರಾತೀತ (ನಾ). ತಡೆತಡೆದು ಹೋಗುವ ಒಂದು ಬಗೆಯ 


ಮೂತ್ರರೋಗ : ಹನ್ನೆರಡು ಪ್ರಕಾರ ಮೂತ್ರಘಾತಗಳ ಪೆಸರಾವಾ 
ವೆಂದೊಡೆ, ಮೂತ್ರೋತ್ಸಂಗ . . . ಮೂತಶ್ರಿತೀತ , - . ಮೂತ್ರ 
ಸಾದವೆಂದಿಂತು (ಸಕತ್ಕೆ- ೩೭೦)- [ಸಂ. ] 


ಮೂತ್ರಾಶಯ (ನಾ). - ಮೂತ್ರಕೋಶ. [ಸಂ] 
ಮೂತ್ರಾಪ್ಮೀಲ (ನಾ). -ಮೂತ್ರಕಲ್ಲು: ಮೂತ್ರೋತ್ಸಂಗ - -. ಮೂತ್ರ 
ವಾತ, ಮೂತ್ರಾಹ್ಮೀಲ, ಉಡ್ಡವಾತ,. ಮೂತ್ರವಸ್ತಿ, ಮೂತ್ರಸಾದ 
ಗಳೆಂದು ಇವು ಹನ್ನೆರಡು ತೆಜ (ವೈರ್ಯಸಾ- 1, ೨೩೪)- 
[ ಸಂ. ಮೂತ್ರಾಹ್ಮೀಲಾ ] 


ಮೂತಿ 


ಮೂತ್ರಿ (ನಾ). ರಸ್ತೆ, ಬಸ್‌ನಿಲ್ದಾಣ ಮುಂತಾದ ಸಾರ್ವಜನಿಕ ಸ್ಥಳ 
ಗಳಲ್ಲಿ ಮೂತ್ರವಿಸರ್ಜನೆಗೆ ಅನುಕೂಲವಾಗುವಂತೆ ಕಟ್ಟಿರುವ 
ಸ್ಥಳ: (ಖುಸಗಿ ಅಥವಾ ಸಾರ್ವಜನಿಕ) ಮೂತ್ರಸ್ಥಳ, ಮೂತ್ರಿ 
(urinal. ಇಂಕಪ)- [ ೯ ಮೂತ್ರ ) 

ಮೂತ್ರಿಸು (ಕ್ರಿ). ಉಚ್ಚೆಹೊಯ್ಯು ; ಮೂತ್ರವಿಸರ್ಜನೆ ಮಾಡು; 
ಸಡುವಟ್ಟೆಯೊಳ್‌ ಕೆಲಸಿ' ಮೂತ್ರಿಸೆ ಪೇರಡಿ ತನ್ನನಬ್ತಿಯಿಂ ನಲಿನಲಿ 
ದಾಡೆ ಪೋದ ಮನುಜಂ ಪಡೆಗುಂ ತನಗಿಷ್ಟಸಿದ್ದಿಯಂ (ರೋಕೋಶ. 
93-38) ; ಸಗಣವನಿಕ್ಕುತಂ ಮೂತ್ರಿಸುತವಲರುತ ಕೆಲನ ನೋಡುತ 
ಚೆಲ್ಚಮಡುತ್ತ . . . ವೃಷಛೇಶ್ವರನಿರಲು (048. ೬೨ ೨) ; ಮಠದ 
ಹಿತ್ತಲಲ್ಲಿ ಅಯ್ಕ ಮೂತ್ರಿಸ್ತಾ ಕೂತಿದ್ದ (ರುದ್ರಮ್‌ ೨೩).- 

[ಮೂತ್ರ -ಇಸ್ಕು] 

ಮೂತ್ರೋತ್ಸಂಗ (ನಾ). ನೋವಿನಿಂದ ಕೂಡಿದ್ದು ರಕ್ತಸಹಿತವಾಗಿ 

ಮೂತ್ರವಿಸರ್ಜನೆಯಾಗುವ ಒಂದು ಬಗೆಯ ರೋಗ : ಹನ್ನೆರಡು 


ಪ್ರಕಾರ ಮೂತ್ರಘಾತಗಳ ಪೆಸರಾವಾವೆಂದೊಡೆ, ಮೂತ್ರೋತ್ಸಂಗ, 
ಮೂತ್ರಗ್ರಂಥಿ. . . ಮೂತ್ರಸಾದವೆಂದಿಂತು (495. ೩೭೦)... [ಸಂ.] 
ಮೂದಚ್ಚಾರಿ (ನಾ), ಓಬ್ಬಾತನ ಹೆಸರು: ಶ್ರೀ ಆನನ್ನೂರ 


ಮೂದಚ್ನಾರಿ ಮಾಡಿದನ* (ಎಕ. ಸ) ಶಿಶ್ಕಘ- ೩3-08 ; ಸು. 8701)- 
[ಮೂದ್ಯೆ ಆಚಾರಿ] 
ಮೂದಲಿಕೆ (ನಾ). ಹಂಗಿಸುವಿಕೆ; ಹೀಯಾಳಿಕೆ : ೭ ುಚ್ಚುಮಾತು : 
ಕೆಳದಿಯರ ಸಂತೈಕೆ ಮೂದಲಿಕೆಯಂತಾಗೆ . . . ಮರುಗಿದಳಬಲೆ (ಗ್ರಾಂ. 
೬೩-೦೬೬3) ; ಒಂದು ವೇಳೆ ಹೋದರೆ ತನ್ನ ತಾಯಿಯಿಂದ: ಏನಾದರೂ 
ಮೂದಲಿಕೆ ಬರಬಹುದು ಎಂಬ ಭಯ (ವಂಶಾಗ- ೦೦). 
[ಮೂದಲೈ 4 -ಇೆ./ತೆಲು. ಮೂದಲಿಕ ಎ. ನಿದರ್ಶನ] 
ಮೂದಲಿಸು (ಕ್ರಿ). ಹಂಗಿಸು; ಹೀಯಾಳಿಸು; ಅವಹೇಳನ ಮಾಡು: 
ಈ ನುಡಿಯಂ ಮಟ್‌ಯಲ್ವೇಡೆಂದಿರ್ವರುಮೋರೊರ್ವರಂ ಮೂದಲಿಸಿ 
ಪ್ರತಿಜ್ಞೆಗೆಯ್ಬು (ತಾಣ. ೯-೦೧) ; ಆ ಮಾತು ತನ್ನಂ ಮೂದಲಿಸಿ 
ದಂತಾಗೆ ವಿದ್ವಿಷ್ಟವಿದ್ರಾವಣನಿಂತೆಂದಂ (ಕಣ. 3-೭೨ ನ) ; ಶಸ್ತ್ರವ್ರಣವಂ 
ನಿನ್ನಂತೆ ಮೆಜಕಿವುದಿಅೌವ. ಬೆಡುಗಾ ಎಂದು ಮೂದಲಿಸಿ ನುಡಿಯೆ (ಗರಾಯು- 
೨-೩ನ): ಪೂತು ಮರುಬುರೇ ಬಾಲ ಎಂದವನೀಶ ಮುೂದಲಿಸಿದನು. ತನ್ನವರ 
(ಉನ್ಮಾರ್ರೋ. ೬-೨೪). 
[ಮೂದಲೈೆ 4 - ಇಸ್ಫ್ಯು/ತೆಲು. ಮೂದಲಿಂಚು ೩. ನಿರೂಪಿಸು] 
ಮೂದಲೆ, (ನ). ಮೂರು ತಲೆ ; ತಲೆ ಪಗೆವರ ಕೆಯ್ಕೊಳ್‌ ಸುರಲಲನೆಯ 
ತೋಳೊಳಗೆ ಪತಿಯ ಭಂಡಾರದೊಳಂ ನೆಲಸೆ ಸುಭಟರ್ಕಳೊಳ್‌ ಮೂದಲೆ 
ನೆಗಬ್ಮುದು ಪೊನ್ನನನ್ನನಾವನೊ ಮೊನೆಯೊಳ (ಅಥ: ೦-೬೬); p ಇಲ್ಲಿ 
"ಮೂರುತಲೆ ' ಮತ್ತು "ಮೂದಲಿಕೆ' ಎಂಬ ಶ್ಲೇಷಾರ್ಥವಿದೆ ; 
ಅಂತ್ಕಲೋಪಕ್ಕೆ . - ಮೂಲೋಕ, ಮೂದಲೆ (665. ೦೪ 
ತ್ರಯೋ). 
ಮಹಿದಲೆಯ' ಎ ಮೂರು ತಲೆಗಳುಳ ವನು : 
ಮೂಜಿ ತಲೆಯಂ (1್ಗಾರು: ೬೩3. ಶ್ರಜೊಗಿ, 
[ಮೂ (ಆ'ಮೂಲು) 4 ತಲೈ] 
ಮೂದಲ (ನು). ಮೂದಲಿಕೆ: ತಲೆ ಪಗೆವರ ಕೆಯ್ಕೊಳ್‌ ಸುರಲಲನೆಯ 
ತೋಳೊಳಗೆ ಪತಿಯ ಭಂಡಾರದೊಳಂ ನೆಲಸೆ ಸ್ಫುಭಟರ್ಕಳೊಳ್‌ ಮೂದಲೆ 
ನೆಗೆಬ್ಬುದು. ಪೊನ್ನನನ್ನೆನಾವನೊ ಮೊನೆಯೊಳ್‌ (ಅ3ತ. ೦-೩೭) ; ಕೋಕಿಲ 
ಧ್ವನಿ ಮೂದಲೆಯುಲಿಯಾಗೆ ಬಂದುದಂದು ಬಸಂತಂ (ಯಶೋಕಶ- ೧೧೬೬) ; 
ಇರ್ವರುಂ . .'. ಸೆಣಸಿಂಗೆ ಸೆಣಸು ಮೂದಲೆಗೆ ಮೂದಲೆಗಳಿಂ ಹೆಣಗಿದರ್‌ 
(ತೆಂಪ್ರ- ೪೯-೪೩). 


ಮೂದಲಿಯಂ, 


೭೩೩೪ 


ಮೂದೇವರ್‌ 


[ದೇ.॥ ತಮಿ, ಮೂತಲಿ, ಮೂತರಿ-ನಿರೂಪಿಸು; ತೆಲು. ಮೂದಲಾಸಾಕ್ಷೆ] 

ಮೂದಲೆವಾತು (ನಾ). ತಿರಸ್ಕಾರದ ಮಾತು ; ಅವಹೇಳನದ ನುಡಿ : 
'ಮೂದಲೆವಾತುಗಳೀ ಗಡ ಮಹಾನಿಗಮೋಕ್ರಿಗತೀತನೊಳ್‌ ಜಯಾಹ್ಲಾದದ 
ರಭಂಕೆಗಳ್‌ ಗಡ (606, ೪-049). [ಮೂದಲೈ' _ ಮಾತು] 

ಮೂದಲೆಸೊಲ್ಲು (ನ್‌ ನೂದಲೆವಾತು : ಬಲ್ಲಿದ ಭಟರು ಭಾಷೆಯ 
ಮಾಡಿ ಮೂದಲೆ ಸೊಲ್ಲುಗಳಿಂ ತಣುಬಿದರು (೪40. 0೬-೩೨). 

[ಮೂದಲ್ಲೆ 4. ಸೊಲ್ಲು (<ಸೊಲ್‌)] 

ಮೂದಲ್ಲೆ (ನಾ). ಎ ಮೂದಲಿಕೆ : ತಂತಮ್ಮ ಮನದ ಮಚ್ಚರದ ಮರ್ಚಿನ 
ಕಾದಲ್ಕೆ ಮೂದಲ್ಮೆಯಾಗಿ ಕೈಗೆಯ್ದು ಮೈಗೆಯ್ಯದೆ. ಪರಿಚ್ಛೇದಿಸಿ (ಅನಂತ. 
93-03 5), [- ಮೂದಲೈ 4. ಎಮ್ಮೆ] 

ಮೂದಿಟ್ಟಿ (ನಾ). ಮೂರುಕಣ್ಣು ; ಮುನ್ನೀರ ಕಟ್ಟಲಾಅದನ ಸದನಾಗ್ರ 
ದೊಳ್‌ ನಿಂದ ಮೂದಿಟ್ಟಿಯುಳ್ಳತುಳರುದ್ರಂ (ಕೋಟು. 04-40). 

[ಮ್ಮೂ (< ಮೂಲು) + ದಿಟ್ಟಿ] 

ಮೂದಿರಿಕ (ನಾ). ಮೂರು ಕಡೆಗೆ ತಿರುಗುವಂತಹುದು : ಉಗುಟವ 
ಮೂಗಂ ಮುಚ್ಚಿಪ ಮೊಗಮಂ ಮೂದಿರಿಕನಾಗಿಷುದ್ದಾ ರಮನಾವಗ 
ಮೊಗೆಯಿಪ ಬೇಡರ ಪಳ್ಳಿಗಳಂ ಪತಿ ಪಾಯು ಪೋಗೆ (6೮ರ. 8-4೬) 

[ಮ್ಯೂ (< ಮೂಲ) + ತಿರಿಕ] 

ಮೂದಿವಸ (ನಾ). ಮೂರು ದಿನ ; ಅವರಿವರ ಸಖ್ಯಕೆ ನೆರೆದುದೇಕಾದಶ 
ಶತಕ್ಷೋಣಿ ತವಿಸುವರೆ ನನಗೊಂದುದಿನ ಮೂದಿವಸದಲಿ ಗುರುವೈದು 
ದಿವಸಕೆ ರವಿಜ (ಕುವ್ಮಾಂೀ- ೨-೨೦). [ಮೂ (ಆ. ಮೂಲು) ದಿವಸ] 

ಮೂದೆಕಲ್‌ (ನಾ). ಒಂದು ಊರಿನ ಹೆಸರು (2) ; ಮಾದಾಮತ್ತರಃರಾ 
ಪೊಟಲನ್ಕೊನಾ ಮೇಗೆಟ್ಟು ಮೂದೇಲಾೂ ಕಾಳೆಗದುಳ್‌ , , , ಅನಿವರುಮ್‌ 
ಆನ್ನಿಅಡು ಸತ್ತರ್‌ (ಕ. x. ಶ್ರೀನಿವಾ. ೪೦-3 ; ತು. 900). 

[ಮೂದೈೆ 4. ಕಲ್‌] 

ಮೂದೆರ 'ಮೂದೆಅ' ನೋ. 

ಮೂದೆಟಿ, ವಬತ್ತೆಅಿ, ಮೂತೆರ, ಮೂದೆರ (ನಾ): ೧. ಮೂರು 
ಬಗೆ,--ರೀತಿ ; ತ್ರಿವಿಧ: ಮೂಲೋಕಂ, ಮೂದೆಜಂ (mada ou 
ಉರಾ) ; ನಾಡೆಯುಂ ನಲವನಿಳಾಧಿಸಗೆ ನೆಲೆವೆರ್ಚಿಸಿದತ್ತು ಗೃಹಾಧಿದೇವತಾ 
ವಿಲಸದಪಾಂಗದೊಳ್‌ ನೆರೆದು ಮೂದೆಇದೊಪ್ಪು ವ ಬಣ್ಣ. ದಂದದಿಂ 
(ತಂದ್ರಶು- ೩-003) ; ದಿನದೊಳ್‌ ಮೂದೆಜನಾಯ್ತು ಭಾನುವಿನ ತೇಜಂ 


ನ್‌ (ಕಸ, ೬-೬). ಮುತ್ತೆ: ೨. ಮೂರು ಭಾಗ; ಅದು,.. 
ಮುತ್ತೆಆನ ಮಾಡಿಯೊಂದಕ್ಕೆ ಹುಳಿಯೊಂದಕ್ಕೆಯುತ್ತಮದೆ ಸಿ ಹುರಿದ 
ಕಡಲೆಪುಡಿಯೊಂದಕ್ಕೆಯೊತ್ತರಿಸಿಯಿರಿಸಿ (ಸೂತ - 330): ಮೂತೆರ ; 
೧. ಅಜ್ಞಃ ನಾಗಿರ್ಪವನಧಿಕಾರಿಯಾದಂದು ಮೂತೆರನಾದ ಕೇಡಹುದು 
36 | ಅರ್ಥನಾರನವಹುದಪಕೀರ್ತಿಯಪ್ಪುದು ನರಕಲೋದ ದುಃಖವಹುದು 


(ಇಂತ ೦೬4-೩೨): ಮೂದೆರ: ೧, ಪ್ರಾಜ್ಞನಾಗಿರ್ಪವನಧಿಕಾರಿ 
ಯಾದಂದು. ಮೂದೆರನಾದೊಳ್ಳಿ-”ತಹುದು, ಯಶವಹುದಮಿತಧನಾಗ 
ಮವಪ್ಪುದು ನಾಕಲೋಕದ ಸುಖವಯುದು (ಇಂತಾಶ. ೦೬೩-೫೦). 
[ಮೂ (ಆ ಮೂಜು) __ ತೆಜ್ಯ] 
ಮೂದೇವರ್‌, ಮೂದೇವರು (ನಾ). ಬ್ರಹ್ಮ, ವಿಷ್ಣು ಮತ್ತು 
ಮಹೇಶ್ವರ ; ತ್ರಿಮೂರ್ತಿ: “ಮೂದೇವರ್ಕಳ್‌ ತ್ರಿಮೂತ ೯ರ್ಥದೊಳ್‌* 
(ರಾ. 80) ; ಮೂದೇವರುಂ ಪರಸಿ ನಿಜನಿವಾಸಂಗಕ್ಗಿ ಪೋದರ್‌ 
(ಸಂಕಣ: 8-00೩ ನ). ಮೂದೇವರು : ಮೂದೇವರ ದೇವನ ಗೃಹದೊಳು. 
ಭೇದದ ಧ್ವಜನಿಕರಗಳು ವಾವಿಸಿ ವಾಯುಪಥಿಕರೊಡನವರಿಗೆ 
ಹಾದಿಯ ಕೊಡದಿರುತಿಹವು (ಫಂ. ೭೬೭೮) ; ಅಗಣಿತಪರಮಖುಸಿಗಳ 
ನಿವಹ . . . ನೆರೆದು ತಮ್ಮೊಳಗಾರು ಮೂದೇವರೊಳು ಮುಖ್ಯರೆನುತ್ತ 


40, 


ಮೂದೇವರು 


ಸಂಶಯಕೆರವ ತೆತ್ತರು ಮನೆವನು (ಏಗ: ೦೦-೮೨-೧)- 
[ಮ್ಮೂ (ಆ ಮೂಜು) _. ದೇವರ್‌] 
ಮೂದೇವರು " ಮೂದೇವರ್‌' ನೋ. 
ಮೂದೇವಿ (ನಾ). ೧. ಒಬ್ಬ ದೇವತೆಯ ಹೆಸರು ; ಜ್ಯೇಷ್ಠಾದೇವಿ ; 
: *ಜೇಷ್ಠೆ' ಹೋ. ೨. ಮಂಕುತನ ; ಜಡತ್ವ: 
ನ; ಮದ್ದು ತಿಂದು ತಿಂದು ಮನೆಯೆಲ್ಲ ಬಜ್‌ದಾಗಿ 
ಹೊದ್ದಿತು ಮೂದೇವಿ ಮೈದುನಗೆ (ಕರ: ೨-6೫-೨) 7 ಹೋದೆಹೆವೆಂದರೆ 
ಹಂದಿಯ ಕಣೆವು ಮೂದೇವಿ ಬಂದಿತುಯೆಮಗೆ (ಮಾರೇಸಾಂ. ೨-೦೨೦). 
೩. ಚಟುವಟಿಕೆಯಿಲ್ಲದ ವ್ಯಕ್ತಿ; ಸೋಮಾರಿ : ಒಬ್ಬನೇ ಮಗನಿಗೆ ಈ 
ಮೂದೇವಿ ಎಲ್ಲಿಂದ ಗಂಟುಬಿದ್ದಳೋ ಏನೋ (ಶುಸಕೂ- ೩೦)- 
[ಮೂ -ದೇವಿ./ತಮಿ, ಮೂತೇವಿ ; ಮಲ. ಕೊಡ ತೆಲು. ಮೂದೇವಿ] 
ಮೂಧ (ನಾ). ಒಂದು ಬಗೆಯ ಸಸ್ಯ: ನಾರೋಲಿ. ಮೂಢಮರಃ 
ಮೂಧ, ಮೂಡಲಿ, ಕನಕಟಂಪಕ” (ಬೃ. 8೭-೦೪೦). [ :] 
ಮೂನೂಹು, ಮುನೂಜು, ಮುನ್ನೂರು. ಮುನ್ನೂಜು (ನಾ). ಒಂದು 
ಸಂಖ್ಯೆ ; ಮೂರುನೂರು : ಸ್ವಸ್ತಿಶ್ರೀ ಶ್ರೀಪುರುಷ ಮಾಹರಾಜರ್‌ 
ಪೃಥುವೀರಾಜ್ಮಂಗೆಯೆ ಸಿಯಗೆಲ್ಲರ್‌ ಮಜುಗರೆನಾಡುಮೂನೂಲೂಮೂಳೆ 
(ಎಕ. ೩೪1, ತುಶುಳೂ, 6&-47780); ಬೆಳ್ಳೊಲಮೂನೂಜುಮನಾಳುತ್ತುಂ 
(ಎ೩. vin ೨೦೬-೦೬ ; 866); ನೂಯಿರಥದಲಿ ಸರಳ ಹೊದೆ ಮೂನೂಟು 
ಪರಿಚಾರರು ಸಹಿತ ಮೈದೋ ಆ ನಿಂದನು ಭೀಮನೊಬ್ಬನೆ ತಜುಬಿ ಕುರು 
ಬಲವ (ಕುಠ್ಶಾಕ. ೧-೩). ಮುನೂಜು : ರಾಜ್ಯಾಭಿವೃದ್ಧಿಗೆ ಉತ್ತರೇಶ್ವರದ 
ಆದಿತ್ಯ ಗ್ರುಹಮಮುಗುಳ »ಮುನೂಜು ಮೊಕಲೊಳ (ತ2೮- ೧೦೬- 
೩-೭; 72), ಮುನ್ನೂರು ; ತಮ್ಮ ರಾಜ್ಯದಲ್ಲಿ ನಿಡುಂಬರೆ ಕಟ್ಟುವ 
ಕೆಲಸದಲ್ಲಿ ಮುನ್ನೂರು ಚಿಲುವಾನು ಆಳು ಉಂಟಷ್ಟೆ (೧ಕೇಂತ್ರ- 0) : 
ಮುನ್ನೂರುಮಂದಿ ಕೂಲಿಗಳು, ಕುಂಬಾರಗುಂಡಿಯಲ್ಲಿ ದುಡಿಯುತ್ತಿರುವ 
ಕಾಲದಲ್ಲಿಯೇ, ಅಲ್ಲಿನ ಜ್ವರದ ಸುಗ್ಗಿಯೂ ಬಲಿಯಿತು (ಕಾರುರಾ- ೦೩೩). 
ಮುನ್ನೂಖು : ನಿನ್ನ ಪ್ರುಯದಲಿ ಹಣವ 'ಗಳಿಪೆನೆಂದು ಮುನ್ನೂಲು 
ಮಂಚವ ಮುಣೀದೆ (ಕಂಸರಿ- ೬-೦೫೫). 
ಮೂನೂರ್ಬರ್‌, ಮೂನೂರ್ವರ್‌ 
ಮುನ್ನೂರು ಮಂದಿ : ಎಟ್ಟಿದಿಂಬ: 
ಬ್ರೈಯೊಳ್‌ ನುಡಿದವು ತಪುರಂ ಬಿಡಿಸಿದೋರ್‌ (೨೪. ೪11, ೨೫೦, 
ತಿಂ೯_01 ೪8) ; ಚಕ್ರವರ್ತ್ತಿ ಶ್ರೀವೀರವಾರಸಿಂಹ ದೇವರಸರಾಣಿ 
ಸೋವಲದೇವಿಯರಾಣೆ ಮೂನೂರ್ಬ್ವರಿಗಂ ಮೂವತ್ತಿ ತನ್ಸ೯ಸಿರಕಂ 
(ow: vr» soe: ೫೩-೯; 1290); : ಕೋಡಾಮರ್‌ ಪೊಯ್ಗುಕೆಯೆ ಬಿಟ್ಟ 
ಮೂನೂರ್ವ್ವರುಂ (ಎಳ: ೪1: ಕೊಶ್ಚ- ೪೦-೭೬ ; ಸೊ: 1090)- 
[ಮ್ಕೂ ( ಇ 'ಮೂಜು ) 4 ನೂಲು 
ಮೂನೆಲ (ನಾ). ಸ್ವರ್ಗ. ಮರ್ತ್ಯ ಮತ್ತು ಪಸತಾಳವೆಂಬ ಮೂರು 
ಲೋಕ ; ತ್ರಿಲೋಕ ; : ಆವೂರ್‌ ಮುಳ್ಟಸೆಯೆ ಮೂನೆಲಂ ತನಗೆಂಬ 
ಆವನಿರ್ಪನೊ ಕೊರಗು ಪುರುಳೀವ ಪೆಸರು (1೦ರ: ೨೮-೨೦), 
[ಮೂ ( ೬ ಮೂಟು) _. ನೆಲ] 
ಮೂನೆಲೆ (ನಾ). ಮೂರು ಅಂತಸ್ತು: ಮೂಜುಲೋಕಮನೆ ಪೋಲ್ವು, 


= ಮೂರು ನೂರು ಜನ; 


ನೆಲೆಯಿಂ ಸಯಂಬರಂ (ಕಂಕಣ. 33): ಮೂನೆಲೆವೆತ್ತಾ “ಳೆ 
ಮೂಖಲುಲೋಕಮೊಡನೊಂದಿರ್ದತ್ತೆನಲ್‌ ರಂಜಿಶುಂ (ತೇಬಫು. ೯-೪೦). 
[ಮ್ಯೂ ( ಎ ಮೂಜು) 4ನೆಲ್ಲೆ] 
ಮೂಬದಲು-' ಮುಬಾದಲೆ ' ನೋ. 
ಮೂಬದಲೆ " ಮುಬಾದಲೆ 'ನೋ. 


ಮೂಮಡಿ ` ಮೂವಡಿ `ನೋ- 


೭೩೩೫ 


4s 


ಮೂಮೊನೆಗೈದು 
ಮೂಮಡಿವೀರ (ನಾ). ಮೂರು ಪಟ್ಟು ಶೂರ; ಮಹಾವೀರ: 


ಜ್ವಾಲಾಂಬಕನ ತಪೋಭ್ರಷ್ಟನ ಮಾಡಿದೋಲೆಯಕಾಜನದಾರು ಮೂಲೋಕ 

ವಿಜಯ ಮೂಮಡಿವೀರ ಕಮ್ಮಲರ್ಗೋಲನಲ್ಲವೆ ಫೇಳು ಜೀಯ 
(ನೋಹತ. ೯-04): 

[ಮೂಮಡಿ (ಎ ಮೂವಡಿ ) _.. ವೀರ] 

ಮೂಮರಿ (ನಾ). (?) : ತೋಟ ತುಡಕೆ ಮಕ್ಕಿ ಹಕಲು ಮೂಮರಿ 

ಕೋಹು ಕಾಡಾರಂಭ ನಿಧಿನಿಕ್ಷೇಪ ಜಲಪಾಶಾಣ ಅಕ್ಷೀಣಿ ಆಗುಮಿ ಸಿಧಸಾಧ್ಯ 

ನಂತಿ ಅಷ್ಟ ಭೋಗ ತೇಜಸ್ವಾಂಮ್ಯ ಮುಂತಾಗಿ ಏನುಳಿದನು ನಿಮಗೆ, . , 

ಧಾರೆಯನೆಂದು ಕೊಟೆವಾಗಿ (ಎ೪, vi, ತೀರ್ಥಶ- ೨೨-೨೦; 1400) -: [ಕ] 


ಮೂಮೆ, ಮುಮ್ಮೆ, ಮುಯ್ಮೆ, ಮೂರ್ಮೆ. ಮೊವೆ (ನಾ). 
ಮೂರುಸಲ ; ಮೂರುಬಾರಿ : “ಮೂಮೆಯೆನೆ ಮೂಜುಂ ಸೂಟ್‌” 
(389. 6 ಅನಿವಾರಿತಾಚಾರಿಗೆ ಮೂಮೆ ಪೆರ್ಜ್ನೆಅಪುಪಟ್ಟಮಠ 


ತ್ರಿಭುವನಾಚಾರಿಯೆನ್ನು ಫೆಸರಿತ್ತು (95. ಸಾ/೦೬೪-3; ಕೆಯ ಶತ); 

ಇರ್ವರುಮಂ ಮೂಮೆ ಸುರೇಂದ್ರಕಾಂತೆ ಬಲಗೊಂಡುದ್ಯನ್ಮನಃಪ್ರೀತಿಯಿಂ 
ವಿಜಗಿ (ಅಂಘು- ೭-೪೪); ಮೂಮೆ ಕೈಮಿಗೆ ಬಲವಂದು ಗಂಧ ಕುಟಿಯಂ 
(ಅಕಿ. ೦೦-೩೬); ಸಮವಸರಣಮಂಡಪಮಂ ಹೊಕ್ಕಾ ರದ್ದಣಿ ಸುಲೋಚನೆ 
ಸಹಿತ ಜಿನಪನಂ ಮೂಮೆ ತಿರಿದು ಬಂದು (೩ಡುಕಾ, 0೬೨೭): ಮುಮ್ಮೆ ; 
ಮುಮ್ಮೆ, 'ಮೂಮೆ ಸ ಇಂ ಶ್ರಯೋ)- ವಃ : ಮುಯ್ಮ್ಕೆ. 
ಮುಯ್ವರ್‌ (ಕನು. ೩೬ ಶ್ರಯೋ), ಮೂರ್ಮೆ : “ ಮೂರ್ಮೆಯಿನಲ್‌ 
ತ್ರಿಕವಾರದಲ್ಲಿ” (ಕಣಾಂ: 58) ; ಪೇಟ್ವಾಗಳೊರ್ಮೆಯೊ ಮೇಣಿರ್ಮೆಯೊ 
ಮೂರ್ಮೆಯೋ ಕುರುಕುಳೆಪ್ರಾರಬ್ಬದುರ್ವ್ಯತ್ತಕಂ (ಕಾವನ. 0; 
ಮೆ'ಪ್ರತ್ಯಯಕ್ಕೆ . . . ಮೂರ್ಮೆ, ಸಾಸಿರ್ಮೆ, ಪಲರ್ಮೆ (ಕರುರ, ೨0೬ 
ತ್ರಯೋ); ಬೀರಮಂಡಿಗವರೋಹಿಸಿ ಮಣಿದು ಮೂರ್ಮೆ ನವಂಸ್ಕರಿಸಿ 
(ರೆಲ್ನಿ6. ೦೦೯-೨೨). ಮೂವೆ: ದೇವದೇವನ ಬೆಸನ ಮಾಯಾದೇವಿ ತಲೆಯಲಿ 
ಧರಿಸಿ ಪದದಲಿ ಮೂವೆ ಬಲವಂದೆಜಿಗಿ ಹೋಗುವೆವೆನುತ ಬೀಳ್ಕೊಂಡು 


(on. 00-೨-೪): 
ಮೂಮೂರ್ಮೆ (ದ್ವಿರುಕ್ತಿ) ; ಖಡ್ಗದ ಕೂರ್ಮೊನೆಯನ್ನು ಮಹಾ 
ರಾಜನ ಮುಖದ ಇದ ಬಳಿಯೂ 


ಮೂಮೂರ್ಮೆ ನಿವಳಿಸಿ (ರುಗಂ- ೩3-4): 


[ಮ್ಮೂ (ಮೂಲ ಎ. ಮ್ಮೊ./ತವಿ. ಮುಃ ಕೊಡ. ಮೂಮ] 
ಮೂಮೈ (ನಾ). ಒಂದು ಬಗೆಯ ಸಸ, ಮಾರ್ಕಂದೀಯಂ- 
ಮೂಮೈ ” (ಓತಂ- 0೨8). (2) 
ಮೂಮೊನೆ, ಮುಮ್ಮೊನೆೆ ಯಾವುದಾದರೊಂದು ಆಯುಧದ 


ಚೂಪಾಗಿರುವ ಮೂರು ತುದಿ.- ಮೊನೆ: * ಮೂಮೊನೆಗ್ರೈ ದು' 


ಪರಾ: ಮುಮ್ಮೊನೆ ; ಮುಮ್ಮೊನೆಯ ಬೋಳೆಯ ಸರಳಿನಲಿ ಸಧನ 
ಸಮಗ್ರರು ಶಿಶುವನೆಚ್ಚರು ದೆಸೆದೆಸೆಗೆ ಕವಿದು (ಕುನ್ಯಾರ್ರೋ. ೬-೦೦); 
ಹೊಳೆವ ತ್ರಿಶೂಲ ಮಂಮ್ಮೊನೆಯಿಂದೆ ಕಂಗಿಡಿಗಳನುಗುಳ್ನು 


ಹರಿಯುರಸ್ಸ ಕ್ಲ ಲದಲ್ಲಿ ಬಂದು ಮೋಜಹಿಸಿತು (ಮೋಹಕ. 90-೭೬). 
[ಮ್ಮೂ (ಎ ಮೂಲು) 4 ಮೊನೆ] 


ಮೂಮೊನೆಗೈದು. ಮುಮ್ಮೊನೆಗಯ್ದು. ಮುಮ್ಮೊನೆಗೈದು (ನಾ). 


ಮೂರು ಹರಿತವಾದ ಮೊನೆಗಳುಳ್ಳ ಆಯುಧ; ತ್ರಿಶೂಲ: 
“ ಮೂಮೊನೆಗೈದು[ಶಾಕಾಂ. ಮುಮ್ಮೊನೆಗಯನ)ವೆಂದುಂ, ತಿಸುಳ 
ಮೆದುಂ, ಶಿವಂ ಪಿಡಿವ ತ್ರಿಶೂಲಂ '' (18%. ೭-3). ನೆ 


ಗಯ್ದು: ಮೇಲಿನ * ಕಶಸಾ.' ಪ್ರಯೋಗದ ಪಾಠಾಂತರವನ್ನು 
ನೋಡಿ. ಮುಮ್ಮೊನೆಗೈದು : “ ಮುಮ್ಮೊನೆಗೈದುವೆನಲ್‌ ತಿಸುಳಂ " 
(ತತು2- 60 [ಮೂವೊನೆ 4. ಕೈದ್ಯು ( <ಕೆಯ್ಕು)] 


ಮೂರ 


ಮೂರ (ನಾ)- ತೊಗಟೆ ; ಸಿಪ್ಪೆ 2" ಮೊರೆ" ಅಂದರೆ ತೊಗಟೆಯ 
ಸ್ವಲ್ಪಭಾಗವಿದ್ದು ಮೇಲಿನ ರೇಷೆಗಳು ಕೂದಲದಂತೆ ಶೀರಾಗಿರಬೇಕು. 
(ಮುಂಡಾ, ೩0), [?] 

ಮೂರಡಿ " ಮೂಡಿ ' ನೋ. 

ಮೂರನ್ನ (ನಾ). [ಜೈತ] ಮೋಕ್ಷವನ್ನು ಪಡೆಯಲು ಸಾಧಕವಾದ; 
ಸಮ್ಮಗ್ಧರ್ಶನ, ಸಮ್ಯಗ್‌ಜ್ಞಾನ ಮತ್ತು ಸಮ್ಮಕ್‌ಚಾರಿತ್ರ ಎಂಬ 
ಮೂರು ಬಗೆಯ ರತ್ನ ; ರತ್ನತ್ರಯ : ಹೊದೆದು ಸುಜ್ಜಾ ನಾಂಬರವ 
ಮೂರನ್ನವ ಮುದದಿ ತೊಟ್ಟಪವರ್ಗವೆಂಬ ಸುದತಿಯಯೆದೆವನೆಯೊಳಗಿಪ್ಪ 
ಶಂಕರಪದಪದ್ಮಗಳಿಗೆ ನಮಿಸುವೆ (ಕರಂ 396- ೦೩-೧); ವರತತ್ತ್ವಜಲವನು 
ಮಿಂದು ಸುಜ್ಗ್ಯಾ ನಾಂಬರ್ತವ: ಪೊದೆದು ಮೂರನ್ನವನು ಹರುಷದಿಂ ತೊಟ್ಟ | 
ನಿರ್ಮಲಪುರುಷನಿಗಲ್ಲೆದರಸಿಯಹಳೇ ಮುಕ್ತಿರಮಣಿ (೫ರಂಸಾಂ, 0೪-0೦). 

[ಮೂ (ಎ ಮೂಳು) - ರನ್ನ (೬ ರತುನು] 

ಮೂರಾಬಟ್ಟೆ (ನಾ). ಹಾಳು; ನಾಶ; ಕೇಡು: ನೋಡಲಿ ನೋಡಲಿ 
ನೋಡಲಿ ಅವರು ಮೂವರು ಕೂಡಿ. ರಟಿಸಿದ ಮೂರಾಬಟ್ಟೆಯ ನಾಟಕವ | 
(16. ೬6-03) ; ಈ ಮನೆಯ ಮೂರಾಬಟ್ಟೆ ಯಾರಿಂದ ಆಯಿತೆನ್ನುವದು. 
ನನಗೆ ತಿಳಿದ ವಿಷಯವಾಗಿದೆ (ರತ್ನನ. ೩0). [._ ಮರಾ: ಮುರಾಬಟ್ಟೇ] 

ಮೂರಿ. ಮುರ್ಮಿ (ನಾ). ೧. ಯಮುನ ಭಯಂಕರವಾದ ಕೋಣ : 
ನಾಡರಸಂ ತಗುಳ್ಳು ಕಡೆಗಾಲಲ ಮಾರಿಯ ಮೂರಿಯಂತೆ ಕಣ್ಣಾಡದೆ. 
'ಬಾಲವೃದ್ಮ ವನಿತಾವಧೆಗೆಯ್ದು (ಪೂರ. ೪-೬) ಮಾರಿಯ ಮೂರಿಯಂತೆ 
ಬರ್ಪ ಸೊರ್ಕಿದುನೆಯಂ ಕಂಡು (ರರಕ್ಳು- 08-5೩); ಮಾರಿಯ ಮೂರಿ 
ಮೇಲೆಳಗುವಂದದೆ ಭೊಂಕನೆ ಮೇಲೆವಾಯ್ಡ ಕಂಠೀರವಮಂ , , . 
ಕಡಿಕೆಯ್ಮು (ಖಕ. ೬-೫೪); ಭೈರವನ ಜವನ ಮಾರಿಯ ಮೂರಿಯ 
ಫೋಲ್‌ ನಿಂದ ಮಾರಿದತ್ತಂ (ಯಟೋತ, 0-೩0) - ೨. (ಭಯಂಕರವಾಗಿ 
ತೆರೆದ) ಬಾಯಿ : ಮಾರಿಯ ಮೂರಿ ರಕ್ಕಸನ ರ್‌ದ್ರತೆ., , , ಸಾಹಣಿ 
ಮಲ್ಲನ ಬುಹುವಿಕ್ರಮಂ. (ಕಲಾಣ; ೦೬-೦೭; 1189). " ಮೂರಿಗೊಳ್‌ ', 
* ಮೂರಿವಿಡು ' ಪರಾ. ೩. (ಹೆದರಿಕೆಯನ್ನುಂಟುಮಾಡುವಂಥ) 
ಗುಂಪು; ಸಮೂಹ : ತಾರಗೆಯಿನೆ ತೊನೆದೊಟ್ಟಿದ. ಮೂರಿಯ 
ರೋಮಂಥ 'ಫೇನಮಂಜರಿನಿಕರಂ ಕಾರಿರುಳ ತಿರುಳಿದೆನೆ. ಮದಸೈರಿಭಮಿ 
ರ್ಪುವು ಚಳತ್ತಮಾಳದ ನೆಳಲೊ್‌ (ಕರತೇ- ೩-೪೩) ; ಕಾಲಾಗ್ನಿಯ ಮಾಲೆ. 
ಯಂತೆ ಮಾರಿಯ ಮೂರಿಯಂತೆ ಮೃತ್ಯುವಿನ ಕೊತ್ತಳಿಯತೆ , . . 
ಮುಂತಿರ್ದ. ರಕ್ಕಸವಡೆಯ ನಡುವೆ ನಿಂದ ವೀರತಾರಕಾಸುರಂ (೧೦೫.೬-೩೩5); 
ಸಿಂಗದ ಸಂಗಮಂತಕನ ಕಿಂತಿಣಿ ಮಾರಿಯ ಮೂರಿ ಕಾಲರುದ್ರಂಗನುಸಾರಿ 
ಭೈರವನ ಭುರಣೆ.., ಎನಲೊಪ್ಪುವಷೋಲ್‌ ನೆರೆದಿರ್ದುದಾಕ್ಷಣಂ 
ಸಂಗರದುಜ್ಜುಗಕ್ಕೆ ಚತುರಂಗಬಲಂ (66. ೬). ೪. ಆಯಾಸ 
ಅಥೆವಾ ಜಡತೆಯನ್ನು ಹೋಗಲಾಡಿಸಲು ಮೈ ಮುರಿಯುವಿಕೆ : 
" ಮೂರಿಯಿಡು ' ಪರಾ. ಮುರ್ಮಿ; ೫, ಎತ್ತು, ವೃಷಭ ; 
“ಕರಾಭರಣ ವಕ್ರತೆ ಬಲೀವರ್ದ ಸಮಕಟ್ಟುಗಳೊಳಂ ಮುರಿಯಲಾ” 
(4,6೦. 00). p ಈ ಶಬ್ದದ ಮತ್ತು ಇದರ ಸಮಾಸಪದಗಳ 
ಆನೇಕ ಪ್ರಯೋಗಗಳ ಅರ್ಥ: ಅದರ ಬೆಳವಣಿಗೆ ಮತ್ತು ನಿಷ್ಪತ್ತಿಯ 
ಬಗೆಗೆ ಭಿನ್ನಾಭಿಪ್ರಾಯಗಳಿದ್ದು ವಿಚಾರಣೇಯವಾಗಿದೆ. 

[ ಜೇ.॥ ತಮಿ, ಮಲ. ತುಳು. ಮೂರಿ ] 
ಮೂರಿಗೊಳ್‌ (ಕ್ರಿ). ಒಟ್ಟಾಗಿ: ಹಿಡಿ; ಅಡವಂ ಗೋಯ್ಮುಆ್‌ಗೊಂಡು 


ಬೋಟದಲೆಯಂ ಮುಂಗೆಯ್ದಳ್ಳಿ ಮೂರಿಗೊಂಡಿಡುವಪ : ಕೂಡಿ 
ಕೊಡಂಕೆಯಂ ಮಿುಜೀವಂ _ ಮಿಂಡರ ಮಾಸೆಯಲ ಳೆದ) 
ಮೂಗಿಟ್ಟೇಖುವುಸ/ ಮಕ್ಕಳಲಕ್ತೊಡೆ ಬಾಯ್ವಾಯನೆ, ಪೊಯ್ವನೇಂ 
ಸಿತಗನೋ ಕುಳಂಹಿಕೋಳುಹಳ್ಳ (6೪8೬: ೬-6೪). [ಮೂರಿ 4 ಕೊಳ] 


೭೩೩೬ 


ಮೂರುತಗೊಳಿಸು 


ಮೂರಿಡು " ಮೂರಿಯಿಡು ' ನೋ. 

ಮೂರಿಯಿಡು. ಮೂರಿಡು, ಮೂಲಿಯಿಡು (ಕ್ರಿ). ೧. ಆಯಾಸ 
ಅಥವಾ ಜಡತೆಯನ್ನು ಹೋಗಲಾಡಿಸಲು ಕೈಕಾಲುಗಳನ್ನು ನೀಡು; 
ಮೈಮುರಿ : , ಮೂರಿಯಿಡುವೊಡಂ' ಸುವೊಡು ಸಿಂಗರಂಗೆಯ್ವೊಡಂ 
ತಂಬುಲಂ ಮೆಲುವೊಡಂ ನೀರು ಕುಡಿಪೊಡಂ ನುಡಿವೊಡಂ ಶೃಂಗುರಂ 
ಗೆಯ್ವೊಃ ಡಂ . . , ಕಾಣಲೀಯಲಾಗದು ವಧುವಂ (ಶುದತಿ- ೦೦:89). 
ಮೂರಿಡು ; ೨. ಭಯಂಕರವಾಗಿ ಬಾಯಿತೆರೆ: ನೊಣೆಯಲ್‌'ನುಂಗ೦ 
ಳಾತಳೆಂ ಮುರಿದು ಮೂರಿಟ್ಟಂತೆ. . “ಲಗ್ಗೆ ಗಾರ್ದೆ ವಸುಷೇಣಂ ಸಾರ್ದು 
ಸೂಬಸ್ಸಿಸಿದೆಂ (8ತಂಥ್ರ- 0೦-೩)- ಐ ಈ ಶಬ್ದದ ಸ್ವರೂಪವು ಸಂದಿಗ್ಧ 
ವಾಗಿದೆ. ಮೂಲಿಯಿಡು; ೧. ಅಸನಪುಶಯ್ಯಾತಳದಿಂದಂ ಕಾಂತೆ 
ಮಿಟಾ್‌ದೊಡಂ ಮೆಯ್ಯಂ ಕೆಮ್ಮಗೆ ಮೂಲಿಯಿಡುವೊಡಂ ಪಚ್ಚುವೊಡಂ 
ಇರವಂ  ಭಯಸುವೊಡಂ ಪರಪುರುಷಸಮಕ್ಷದೊಳಿವೆಲ್ಲವಸತೀಭಾವಂ 
(ಮರತಿ- 6-99). [ಮೂರಿ . ಇಡ್ಕು) 

ಮೂರಿವಿಡು (ಕ್ರಿ). ೧. (ಭಯಂಕರವಾಗಿ) ಬಾಯಿಬಿಡು; ಬಾಯಿತೆರೆ; 
ಆಗಳ್‌ ದುರ್ಯೋಧನನಂ ಮುಂದಿಟ್ಟೊಡಗೊಂಡು ಧೃತರಾಷ್ಟ್ರಕರ್ಣ 
ಶಲ್ಯಶಕುನಿ ಸೈಂಧವಪ್ರಭೃತಿಗಳೀ ನೆಲಂ ಮೂರಿವಿಟ್ಟಂತೆ ಸಭಾಕ್ಷೋಭಮಾಗೆ 
ತಳರ್ದು ., . ಪೋದರ್‌ (ಕಂಶಭಾ- ೨-6೬ 5); ಭವದೀಯವನಾಯುಜ 
ಹಯನಿವಹು ಕೇಳ್‌ ಮೂಂವಿಟ್ಟು ನಿಶ್ಚಾಸಂ ಸೈಂಧವಮಂ ಮಾಸಿಸೆ 
ಸೊಗಯಿಸಿತು ವಿನಿದ್ರಂ ದೇವ ದೀರ್ಥಪಟಮಂಡಪದೊಳ [OO 
೨. ಗುಂಪುಗೂಡು ; ಒಟ್ಟಾಗು: ದ್ರುಪದಂ , . , ತನ್ನ ಮಗಂದಿರುಂ 
ತಮ್ಮಂದಿರಂ ಬೆರಸು ನೆಲಂ ಮೂರಿವಿಟ್ಟಂತೆ ಬರೆ (1640: 1-೬ ನ); 
ಸಿಡಿಲ ಬಳಗಕ್ಕೆ ಕುಳಿಕನ: ` ಕುಡುಬಾಡೆಗೆ ಮೂರಿವಿಟ್ಟ ಮಾರಿಗೆ ಮಾಜ) 
ಪಡುವಣ್ಣ  (೩*%೩೩:- XV, ೦೪-೦೪ 1184). ೩.ಎಮೂರಿಯಿಡು ೧:: 
ಮೂರಿವಿಡುತ್ತುಂ ನಿಂದು ಮೆಯ್ಕಂ ಬಿದಿರ್ದೆಳಸಿದುದಶ್ವಾಳಿ ಮೇಖಿಂಗ್ಗೆ 
(ರಣ. 5-4೪). [ಮೂರಿ _. ಬಿಡ್ಡು] 

ಮೂರು 'ಮೂಜು' ನೋ. 

ಮೂರುಕ "ಮುಕ್ಕ, `ನೋ. 

ಮೂರುಕಾಸು (ನಾ). ೧. ಹಿಂದೆ ಇದ್ದ ಆಣೆಯ ಹನ್ನೆರಡನೆಯ 
ಓಂದು(್ವಿ)ಭಾಗದ ಬೆಲೆಯ ಮೂರುನಾಣ್ಯಗಳು ಮತ್ತು ಆ 
ಮೂರು ನಾಣ್ಯಗಳ ಬೆಲೆಯ ಒಂದು ತಾಮ್ರದ ನಾಣ್ಯ: ಇಂದಿನ 
ರೂಪಾಯಿಗೆ ಹಿಂದಿನ ಮೂರುಕಾಸಿನ ಬೆಲೆಯೂ ಇಲ್ಲವಾಗಿದೆ (6.4). 
೨. (ಆಲಂ) ಗಣನೆಗೆ ತಕ್ಕುದಲ್ಲದ ಕಾಸು ; 'ಅಲ್ಪಹಣ ; ಹತ್ತು 
ಬಂಗ್ಲೆ ಊಂಟಲ್ಲ. ಅದನ್ನು ಮೂರುಕಾಸಿಗೆ ಇಲ್ಲಿ ಕೊಡುವುದು ಯಾಕೆ, 
ನೀನೇ ಒಯ್ದು ಬಿಡು (೬48. ೪॥). ೩. ತುಚ್ಛ ; ಅಲ್ಪ: ನನ್ನ 
ಚಾರಿತ್ರ್ಯದ ಬಗ್ಗೆ ಮಾತನಾಡಿದಳೇ ಈ ಮೂರುಕಾಸಿನ ಬಜಾರಿ 
(ಮೂರುರಾ. 0೪೫). 

ಮೂರುಕಾಸಿನವ ಎ. ಲೆಕ್ಕಕ್ಕೆ ಇಲ್ಲದವನು; ಗಣನೆಗೆ ಬಾರದವನು; 
ಅಲ್ಪವೃಕ್ತಿ : ಪೀಂತ ಮೂರುಕುಸಿವವ! (6ಕ್ಷರೂ 49). ಮೂರುಕಾಸಿನವಳು 
= ಲೆಕ್ಕಕ್ಕೆ ಇಲ್ಲದವಳು ; ಗಣನೆಗೆ ಬಾರದವಳು; ಅಲ್ಪಳು : ನಿನು 
ತಡೆದದ್ದರಿಂದ ಇಲ್ಲವಾದರೆ ಆ ಮೂರುಕಾಸಿನವಳಿಗೆ ತೋರಿಸುತ್ತಿದ್ದೆ 
ಯಾರ ಚಾರಿತ್ರ್ಯ ಏನು ಎಂದು (ಮರಾ, org): 
[ಮೂರು (ಇ ಮೂಜು) 4% ಕಾಸ್ಕು) 

ಮೂರುತಗೊಳಿಸು (ಕ್ರಿ)- ಕುಳಿತುಕೊಳ್ಳುವಂತೆ ಮಾಡು ; ಕುಳ್ಳಿರಿಸು; 
ಸಕಲ ಶಿವಭಕ್ತರಂ ಬರಿಸಿ ಮೂರುತಿ [ತ ಗೊಳಿಸಿಯಕುಟಿಲಂ ಕಾಲೋಚಿ 
ತೋದ್ಭಸತ್ಯಾರಮಂ ಪ್ರಕಟಿಸಿ (ಶರ್ಮರಾ: 3-೬೦). 

[ಎ ಮೂರ್ತ, 4 ಕೊಳ್ಳ್‌ 4 ಟ್ಟು] 


ಮೂರುತಿ: 


ಮೂರುತಿ (ನಾ) ೧. ದೇವರು, ಮನುಷ್ಯ ಮುಂತಾದವರ ಪ್ರತಿಕೃತಿ; 
ವಿಗ್ರಹ; ಪ್ರತಿಮೆ : : *ಮೂರುತಿ- ಮೂರ್ತಿ ಎ ವಿಗ್ರಹ: ಆಕಾರ” 
(ತದ್ಮಳೋ: ೩೬); ವೃರ್ಥವಲ್ಲ' ತವ ತಪಸ್ಸು, ಮರದವಸಿಯ ಮೂರುತಿ 
(54: 0೪)- ೨- ರೂಪು; ಆಕಾರ ; ಆಕೃತಿ; ತುಂಬಿದವು ನವಮಾಸ 
ಬಳಿಕ: ನಿತಂಬಿನಿಯರಿಗೆ ನಿರ್ಮಳಪ್ರತಿಬಿಂಬ ಕಾಣಿಸಿತಾದಿನುರಾಯಣನ | , 
ಮೂರುತಿಯ (6460: ೧-೪-೪); ಮೂರುತಿಯನೆ - ನಿಲ್ಲಿಸೋ ಮಾಧದ 
“ನಿನ್ನ ಎನ್ನ. ಹೃದಯಕಮಲದೊಳು ಒದಗಿ ನೆನೆಯುವಂತೆ ನಿನ್ನ (ಫಹೂರ- 
9-0೬ ೫90). * ಮೂರುತಿಗೊಳ್ಳು' ಪರಾ. [-ಆ ಸಂ. ಮೂರ್ತಿ] 
ಮೂರುತಿಗೊಳ್ಳು ಕ್ರ)” ಆಕಾರವನ್ನು ತಳೆ ; ರೂಪುಗೊಳ್ಳು: ಹ 
ವೈದಶುಸ್ತ್ರಂಗಳು 'ಮೂರುತಿಗೊಂಡಲ್ಲಿ ಚತುರ್ವೇದಿಗಳಿಗೊಮ್ಮೆ "ಆಕ 
ಅಯ್ಯಾ (046: 568)... [ ಮೂರುತಿ 4 ಕೊಳ್ಳು (ಎ ಕೊಳ್‌ uy 
ಮೂರುನಾಮ " ಮೂಜು ' ಪರ. 
ಮೂರುಸಂಜೆ " ಮೂಯಿಸಂಜೆ ' ನೋ. 
ಮೂರೆಲೆ " ಮೂಜಿಕೆಲೆ ' ನೋ. 
ಮೂರೆಲೆಯಾಟ (ನಾ). ಪ್ರತಿಯೊಬ್ಬ ಆಟಗಾರನೂ ಮೂರು ಮೂರು 
ಎಲೆಗಳನ್ನು ಹಾಕಿಕೊಂಡು, ಪಣವನ್ನಿಟ್ಟು ಆಡುವ ಒಂದು ಬಗೆಯ: 
ಇಸ್ಪೀಟು ಆಟ ; ಪರೇಲ್‌: ಈ ಖೈದಿಗಳು ಮೂರೆಲೆಯಾಟದ 
ಶಳುನಿಯೊಡನೆ ಆಟವಾಡಿ ಸೋತು ಅವನಿಂದಲೆ ಹಣ ಸಾಲವಾಗಿ ಪಡೆದಿದ್ದರು 
(ಜತರ. ೫೧೬): [ಮೂರೆಲೆ (« ಮೂಲಕಿಲೆ) . ಆಟ] 
ಮೂರೆಲೆವೊನ್ನೆ " ಮೂಣ'ಿಲೆಹೊನ್ನೆ ' ನೋ: 
ಮೂರೆಲೆಹೊನ್ನೆ " ಮೂಲ್‌ಲೆಯೊನ್ನೆ ' ನೋ. 
ಮೂರ ' ಮುಕ್ಕ ' ನೋ 
ಮೂರ (ನಾ). ತಿಳಿಗೇಡಿ ; ಅವಿವೇಕಿ: 'ವೈಧೇಯಃ. . 
ಮಾತೃಶಾಸಿತಃ-- ಈ ೧೧ ಅಜ್‌ಯದವರ”. (ಹಣದ: 84-08೦) ; 
ಮಕರದೊಳಿರೆ ಮೂರಖ್ಯಂ ಖಳಂ ಲೋಭಿ ನೀಚವೃವಹಾರಂ (ಉತ. 
೦೬-೦೬);ಮೂರ್ಮನ ಕೆಯ್ಯ ರತ್ನದೊಳ್ಳಮನೆನಿಸಿರ್ದಳ್ಳ ಳ್ಳ ದನವಿಜಯಲ್ಷ್ಮ ಯ 
ಬಾಳ್ಕೊದಲೆ ನೇಮಿಸೆ ಶಬರಿ ಶಬರನ ಕೆಲದೊಳ್‌ (ಶಾರ್ಕೈತು- ೦೨-೬೭) ; 
ಮೂರ್ಜಿಂಗೆ ಬುದ್ಧಿಯನು ನೂರ್ಕಾಲ ಪೇಳಿದರೆ ಗೋರ್ಕಲ್ಲ ಮೇಲೆ ಮಳೆ 
ಹುಯಿದರಾ ಕಲ್ಲು ದೀರ್ಕೊಯುದುಂಟೆ (ಗರ್ನತ್ಕಿ- ೦೦೬೧). [ಸರ,] 
ಮೂರ್ವತನ (ನಾ). ತಿಳಿಗೇಡಿತನ ; ಅವಿವೇಕ ; ಮನದನ್ನ ಮದ್ದಾಕ್ಕವ 
ಕೇಳು ನೀ ಮೂರ್ಬತನದಿಂದೆ ಪಿಡಿದರೆ ನೀಜಕಿ ಘನಶಾಪವ ಕೊಟ್ಟುಯಾಕ್ಷಣ 
ಭೂಮಿಸಿಭಾಜನವ' ಮಾಳ್ಪಳು ಜೀಯ ನಿಮ್ಮ (ಕತತ. ೦-೩೭); ಚೌಡಪ್ಪ 
ನವರ ಮೂರ್ಬತನಕ್ಕೋ ಅಥವಾ ಮರುಳುತನಕ್ಕೋ ಬಹಳ ಕೆಡುಕೆನಿಸು 
ತ್ತದೆ. (ಕಳ್ಳಶಾ- 008) ; ಪರನಾರಿಯರೊಂದಿಗೆ ಬೆರೆಯುವುದು. ಶುದ್ಧ 
ಮೂರ್ಟತನವಲ್ಲವೇ? (ನೀಂ: ಲ). [ಮೂರ್ಯ + - ತನ] 
ಮೂರ್ಪತೆ (ನಾ). ಎ ಮೂರ್ಬತನೆ : ಧರೆಗೆಸೆದತ್ತು ತಾರಕನ ದುರ್ಗತಿ 
ತಾರಕನೇಳ್ಗೆ ತಾರಕನ ಮೂರ್ಪತೆ ತಾರಕನುತ್ವ. ಥಕ್ರಮಂ (no- 
ಮೂರ್ಬತೆ ಸಾಕು ರಾಜಕುಮಾರಗಿದು "ತಾ ಯೋಗ್ಯವಲ್ಲ 
(446m. 1-00-6೨): [ಸಂ. ಮೂರ್ಯತು] 
ಮೂರ್ಹತ್ವ (ನಾ). - ಮೂರ್ಯತನ. [೫ಂ.] 
ಮೂರ್ಬವ್ನೆ ತ್ತಿ (ನಾ). ಎ ಮೂರ್ಯತನ ; ಅತಿವಯನಾಗಿ ಬಾಳಮೃತಿ 
ಯಿಂದಟ್‌ದಂದಿನ ಮೂರ್ಪವೃತ್ತಿ ಪಂಡಿತಮೃತಿಯಿಂದಮಲ್ಲದೆದು ನೀಗದು 
(ಕಾಿತು. ೭-90) ; ಆನೆಯನಿರುಳುಂ ಪಗಲುಂ ಜಾನಿಸಿ ತನು ಮೂರ್ಯ 
ವೃತ್ತಿ ಪೊರ್ದಿದವೋಲಜ್ಲಾನಿ ನಯಾನಯಚಿಂತೆಯನೇನುಮನಜ್‌ಯನೆ. 
ಮುಮೂರ್ಷ್ಯು ತೆಜನಜೀದಪನೇ. (ಕುದ್ರು. 0೦-೩4). [ಸಂ.] 
ಮೂರ್ಪಿಸು (ಕ್ರಿ). ಅರಿವನ್ನು ಕಳೆದುಕೊಳ್ಳು ; ದಡ್ಡತನದಿಂದಿರು : 


“ಮೊರ್ಬಃ, 


೬-00); 


'ಚುಟ 


ರವ ಸ 


ಮೂರ್ಛೆ 


ಮುನಿದು ಮೂದಲಿಸಿ ಮೋಡಿಯೊಳಿದ್ದು ಮೂರ್ಪಿಪ ಮೊನೆಗಾತಿಯಾ 
ಕೃತಿಗೇಳೆ' ಇನಿಯನ ಮೊಗವ ನೋಡದ ಮುನ್ನ ಮೋಹಿಸಿ ಮನೆಗರಗುವಳು 
(ಹ೦೦- ೦-೩೩). ಮೂರ 4+ -. ಇಸ್ಟ 
ಮೂರ್ಚಸು (ಕ್ರಿ). ಮೈಮರೆ ; ಮೂರ್ಛೆಹೋಗು : ಈಶಾನುಭವ 
ಪರಶೆಕದೊಳಾ ಸ ಸುತಂ ಮುಚ್ಚಿ ರ್ಕ್ಯೈಸುವನಿತೆಂದುಧರೆಗೇಷ [ದರ್ಧಮಂ ನಟಿಸಿ: 
ತೋರ್ಷಂತೆ ಚಂದ್ರಾನನೆಗೆ ನಿದ್ರೆಯಾಯ್ತು (82೫: ೨-10) ;, ದೇವದತ್ತಂ 
ನಿದ್ರಿಸಿದಂ. ಮೂರ್ಚೈಸಿದಂ' ಸತ್ತ್ವಂ (ಕಣ್ಮನ. 30೪ ಮ್ಮ). 
[ಮೂರ್ಚೆ 4 - ಇಸ್ಕು] 
ಮೂರ್ಚೆ (ನಾ). ಅರಿವು ತಪ್ಪುವುದು ; ಎಚ್ಚರ ತಪ್ಪುವುದು ;- 
ಅಜಿ ಇದಿರೆಡೆಗೆಟ್ಟಲ್ಲಿ ಎಣ್ಣೆ ಬತ್ತಿ ತೀರಿದ ಮತ್ತೆ 4 ೆಳಗೆಯುದು ನಷ್ಟ 
* ಅದು ಮೂರ್ಚೆ ಅಮೂರ್ಚ್ಚೆ ಅದು ಅಜ್‌ವಿನ ಮಣವೆ (ನರ. 
606-9೬3). ಡಂ. ಮಚ್ಚಾ ರ್ಟ) 
ಭರ್‌ (ಕಿ) ಎಚ್ಚ ಕ್ಹರಹೊಂದು ; ಪ್ರಜ್ಞೆಯನ್ನು ಪಡೆ: ಪರಿಜನಂ 
* ಕಪ್ಪುರದ. ರಜಂದೊರೆದ ಕರೆಕಾಬುವು ತಳಿದರವುರನೆಟ್ಟಲಾಸೆ 
'ಮೂರ್ಚತಿದು ಕುಮಾರಂ .ಈ 'ಪಟಮನಿಲ್ಲಿಗಾರ್‌ ತಂದರೆಂಬನ್ನೆಗಂ 
(ಇಂತು. 9-00) : ವಿಷಯವೆಂಬ ರಸವ ಕುಡಿದು ಆಜಾ ಇ ನೆವೆಬುದೊಂದೆ. 
ಹಾಸಿಕೆಯಲ್ಲಿ ಮಲಗಿ ಮೂಚೈೆ ರ್ಕೈೈತಿಳಿಸುದೆ. ಇಪ್ಪುದ ಕಂಡು ನಾಚಿತ್ತಯ್ಮ 
ಎನ್ನೆ ಮನ (665 ೦೩-೨೮. [ಮೂರ್ಚೆ 4 3೪] 
ಮೂರ್ಚೈವೋಗು (ಕ್ರಿ). = ಮೂರ್ಚಸು: ಹಾ ಸ್ವಯೆಂಪ್ರಭೇ ಎಂದು 
ಮೂರ್ಚೈವೋಪುದುಂ (ಅಂತ್ರ. ೪-೦೬); 
[ ಮೂರ್ಚೈ 4 ಪೋಗ್ಕು (ಇ ಪೋ) ] 
ಮೂರ್ಛನ (ನಾ)- ೧. ಅರಿವು ತಪ್ಪುವುದು ; ಎಚ್ಚರ ತಪ್ಪುವುದು. 
ವಿ. [ಸಂಗೀತ] ಸಪ್ತಸ್ಥ ಸ್ವರಗಳ ಆರೋಹಣ ಮತ್ತು (ಅದೇ ಕ್ರಮದ) 
ಅವರೋಹಣ : ಮೊರ್ಛನ ಪ್ರತಿಸ್ವರದಿಂದಲೂ ಸ್ವರಸಪ್ತಕದ 
ಪೂರೈಕೆ (ತಂಗೀತೂ. 3೮). [ಸಂ, ಮೂರ್ಛನಾ] 
ಮೂರ್ಛನೆ (ನಾ). ಇ ಮೂರ್ಛನ : ಮೃದುಪವನಾಪಾತದಿಂದೆ ಗಾಂಧಾರ 
-ಗ್ರಾಮದ ಮೂರ್ಛನೆಗಳನುಚ್ಚರಿಸಿದುವಮರರ ಹೆಗಲ ಬೀಣೆಗಳ್‌ ಮಿಡಿಯ 
ದೆಯಂಂ (ಕಂದ್ರಫು -೦೨-6೪ ; ಆಹತ ಕಂಪಿತ ಮೂರ್ಛನಾಗಮಶಕಸ್ಕ್ಯಾ ಯು 
ಸಂಚಾರಿ (ಹಾರಕ, ೩-05) ; ಸಪ್ತಸ್ವರಗಳ ಆರೋಹಣ ಮತ್ತು 
ಅವರೋಹಣಕ್ರಮಗಳಗೆ ಪ್ರುಚೀನಶಾಸ್ತ್ರಕಾರರು ಮೂರನೆ ಎಂದು 
ಕರೆದಿದ್ದಾರೆ (ಸಂಗೀತಂ. ೦೯). [ಸಂ, ಮೂರ್ಛನಾ] 
ಮೂರ್ಛಿತ (ಗು). ೧. ಅರಿವು; ತಪ್ಪಿದ ; ಪ್ರಜ್ಞೆಯನ್ನು ಕಳೆದುಕೊಂಡ. 
(ನಾ). ೨. ಮೂರ್ಛೆ ಹೊಂದಿದವನು : ಪತಿಯದೊ ಡನೆ ರಕ್ತಂ 
ಸುರಿವ ಕರಂ ಸರ್ಪನಂ *ಂಡು ಆಗ ಹೌವನೆ ಜಾಜ್‌ ಮೂರ್ಬಕನಾಗಿ 
ಸತ್ತನರ (ಲ: 1೨0೩. ಗಟ್ಟಿಗೊಳಿಸಿದುದು ; ಗಡ್ಡೆ: . ಸುರಸ 
ತೆ ೈಲಂಗಳಿಂ ಪಾಷಾಣಧ್ಯ ತಿಗಳಿಂದಿರದೆ. ಮರ್ದಿಸಿ ಮೂರ್ಛಿತಂ ಮಾಡಿ ಬಳಿಕೆ 
ರಸಮಂ ಕೊಂಡು ತದನಂತರಂ ಸಲೆ ಕಲ್ಕಮಂ ಮಾಡಿ (ems: 3-0-9). 
[ಸಂ.] 
ಮೂರ್ಛಿಸು (ಕ್ರಿ)- ಅರಿವಿಲ್ಲದಾಗು; ಜ್ಞಾ ನತಪ್ಪು; ಎಚ್ಚ ಸರವನ್ನು 
ಕಳೆದುಕೊಳ್ಳು: ಕಣ್ಮಳಂ ಮುಚ್ಚಿ ಸೆರೆಬಿಗಿದು ದಡದಡಸಿ ದೊಪ್ಪನೆ 
ಬಿದ್ದು ಸಂಗ ಕರಣೆನುತೆ. ಮೂರ್ಛಿಸೆ (15-3-85); ಖೇದಾನಳನುರಿದೆರ್ದು 
. ಹಾ ದೇವೀ ಎನುತುಮವನಿಪತಿ ಮ 
ಇದುದು ಮೂರ್ಛಿವರ್‌ ಚೇತರಿಪರು . . . ನಿಚ್ಚಟದ ಕಲಿಗಳಿಚ್ಚಾಡಿದ೦್‌ 
ಹರಿ ಜಲಂಧರರ್‌' (804. 33-00). ಟ್‌ ಡದ ಷ್ಟು) 
[ಮೂರ್ಛೆ (ನಾ: ೧. ಎಚ್ಚರವನ್ನು ಕಳೆದುಕೊಂಡಿರುವ ಸ್ಥಿತಿ; 
ಮೈಮರೆವು: ಆ. ಪಂಡಿತಂ. ೬ ಮೂರ್ಛೆಯಿಂ। ದೆರ್ಚಕ್ರೆಂತೆ 


(meek. ೫-೦೪೨); 


ಮೂರ್ಛೆಗೊಳಿಸು 


ಬೆಚ್ಚನೆ ಸುಯ್ಮು (ಹಕುಕ. ೩೬); ಪುದಿದಿರೆ ಮನಮಂಭ 
ಮೋಹತಮಂ ದೀಪು ವಾತಾಹತಿಯಿಂನಂದುವಂತೆ 
ಸುದಂ (ಕಣಿಕಾ, 6-00) ; ಅರಸು ಮೂರ್ಛೆಗೆ ಸಲಲು ವಿಭೀಷಣ 
ಹಿರಿದು. ತನ್ನೊಳಗಳಲುತಿರಲು (೫. ೨೨೨೪). ಪಿ. 
ಪ್ರಜ್ಞೆ ತಪ್ಪಿ ಬೀಳುವ ಒಂದು ಬಗೆಯ ರೋಗ ; ಅಪಸ್ಮಾರ ; 
ಮಲರೋಗ : ಕಕ್ಕೆಹಣ್ಣು, » 'ಅಮರವಳ್ಳಿ, ಪರ್ಪಾಷ್ಟಕ. ಭದ್ರಮುಸ್ತೆ, 
ಕಟುಕರೋಹಿಣಿ ಎಂಬಿವಂ ಕಷಾಯವಂ ಕಾಸಿ ಕಕ್ಕೆಯ. ಹಣ್ಣಂ ಕಲಸಿ 
ಕುಡಿಸಲು ಚಳುಕು ಹರ, ಮೂರ್ಛೆ, ಮಜವೆ, . ಭ್ರಾಂತಿ, ದಾಹ, 
ಶ್ಲೇಷ್ಮಜ್ಜರ ಹರೆ (ನಂ.೦೪). ೩. [ಕಾಮಶಾ] ವಿರಹದ ಹತ್ತು 
ಬಗೆಯ ಅವಸ್ಥೆಗಳಲ್ಲಿ ಒಂಬತ್ತನೆಯ ಅವಸ್ಥೆ ; ಮೋಹ.ಪರವಶತೆ 
ಯಿಂದ ಪ್ರಜ್ಞೆಯನ್ನು ಕಳೆದುಕೊಂಡರುವ ಸ್ಥಿತಿ: ಅಭಿಲಾಪೆ ಚಿತೆ... 
ಮೌನ ಮೂರ್ಛೆ ಮರಣಮೆಂಬ ದಶಾವಸ್ಥಾದಿ ವಿಜಾರಪರರಿಂ (೧:೪. 
ow). ೪ಉ. [ಯೋಗ] ಎಂಟು ಬಗೆಯ ಕುಂಭಕಗಳಲ್ಲಿ ಒಂದು : 
ಸೂರ್ಯಭೇದನ ... . ಮೂರ್ಛೆ ಕೇವಲಮೆಂಬಪ್ಪಕುಂಭಕಪ್ರಕಾರಂಗಳುಂ 
(este: ೦೬೦)- [ಸಂ. ಮೂರ್ಛಾ] 

ಮೂರ್ಛೆಗೊಳಿಸು (ಕ್ರಿ). ಪ್ರಜ್ಞೆತಪ್ಪಿಸು; ಮೈಮರೆಯುವಂತೆ 
ಮಾಡು ; ಶುರಿಯದಿಂ ಫಣಿಬಾಣಗಳ ಕಥೋರದಿಂದರಿಸೈನ್ಯವ ಮೂರ್ಛೆ 
ಗೊಳಿಸಿ ಪರಿತಂದು ಶೇಷಾಪರಾವತಾರನ ದಿವ್ಯಚರಣಂಗಳೊಳ್ಳಿಕ್ಕವಾಯ್ತು 
(ಕೋಶತ- 90-36), [ಮೂರ್ಛೆ 4 ಕೊಳ್‌ 4 ಇಸ್ಫು] 

ಮೂರ್ಛೆತಿಳಿ " ಮೂರ್ಛಿದಿಳಿ ' ನೋ. 

ಮೂರ್ಛೆದಿಳಿ, ಮೂರ್ಛೆಕಿಳಿ (ಕ್ರಿ). ಅರಿವನ್ನು ಪಡೆ; ಪ್ರಜ್ಞೆಯನ್ನು] 
ಹೊಂದು; ಎಚ್ಚ! ರಗೊಳ್ಳು ; ವಬುಗಿಯೆ ಕಣ್ಮಲರ್ಗಳ್‌ ನಸುಮುಚ್ಚಿ 
ಹೋಗಿ ತಣಕ್ಲಿಲರಲೆಪಿಂದೆ `ಮೂರ್ಛೆದಿಳಿದಳ್‌" (ತಂರಾಶಾ. 6-000); ಚಿತ್ತ 
ಜನಾತ್ಮಸಂಭವ ಮೂರ್ಛೆದಿಳಿದೆಚ್ಚತ್ತನೊಂದರೆಗಳಿಗೆಯಲಿ (ನೋತ: 
41-44): ಮೂರ್ಛೆತಿಳಿ : ತೆರ್ಪತ್ತಂ- ಮೂರ್ಛತಿಳಿದಂ (465. 
ಶಂ. 3). [ಮೂರ್ಛೆ 4. ತಿಳಿ] 

ಮೂರ್ಛೆವೋಗು, ಮೂರ್ಛೆಹೋಗು (8): ಮೂರ್ಛಿಸು: ಗಾಂಗೇಯ 
ನೊಳ್‌ ಪರಶುರಾಮಂ ಕೌದಿ ಬಸವಟ್‌ದುಸಿರಲಪ್ಪೊಡಮಾಲದೆ' ಮೂರ್ಛೆ 
ವೋಗಿರ್ದನಂ ಕಂಡು (ಕತ. 0-60 5); ಅತ್ಯಾಸಕ್ತಿಯಿಂ ಮರವಟ್ಟರಂತೆ 
ಯುಂ ಚಿತ್ರಿಸಿದರಂತೆಯಂಂ ಮೂರ್ಛೆವೋದರಂತೆಯಂಂ . . . ಮಿಡುಕಛೆ 
ನೋಡುತಿರ್ದೆಂ (ರಂತ: ೭೫೬) ; ಕೆನ್ನೀರ್‌ ಭರದಿಂ ಬೆಚ್ಚನೆ ಪಾಯ್ತರೆ 
ಕಣ್ಣರೆಮುಚ್ಚುತ್ತುಂ ಮೂರ್ಛೆವೋದುದಲ್ಲಿ.' ವಂ:ಹಂ. (ಕಂತ. 9-೨೨)- 
ಮೂರ್ಛೆಹೋ॥ಎ : ನಿಮ್ಮ ಈ ನಡತೆಯನ್ನು ಕಂಡು ನಮ್ಮ ಸ್ವಾಮಿನಿ 
ಯು. ಭಯೋದ್ರೇಕದಿಂದ' ಮೂರ್ಛೆಹೋಗಿರುವಳು (ಣಂ. ೬ 
ರಥನು ... ಮೂರ್ಛೆಹೋಗಿ ಕೂಡಲೆ ಎಚ್ಚತು್ತಕೊಂಡನು (83. 

[ ಮೂರ್ಛೆ 4 ಪೋಗ್ಕು (ರ್ಪೋ) ] 

ಮೂರ್ಛೆಹೋಗು " ಮೂರ್ಛೆವೋಗು ' ನೋ. 

ಮೂರ್ತ, (ನಾ): ದೇವಕಾರ್ಯ.. ಮದುವೆ. ಮುಂಜಿ ಮುಂತಾದ 
ಮಂಗಳಕಾರ್ಯಗಳನ್ನು ನೆರವೇರಿಸಲು ಗೊತ್ತುಪಡಿಸುವ ಶುಭ 
ಗಳಿಗೆ ; ಮುಹೂರ್ತ :: “ಮೂರ್ತ-ಮುಹೊರ್ತಜಶುಭಗ್ಳಂಗೆ” 
(ತರಕ. ೩೬); ಈ ರಗಳೆ ಹೆಚ್ಚಿಕೊಂಡರೆ ಮೂರ್ತ ಮಾರಿ ತೇರು ಹರೀಡೆ 
ಇದ್ದರೆ ಇಡೀ ನಾಡಿಗೇ ಕೇಡಲ್ಲ (ಹಂಗಳ. ೩೪). [ನಸಂ. ಮುಹೂರ್ತ] 

ಮೂರ್ತ, (ಗು). ೧. ನಿರ್ದಿಷ್ಟಆಕಾರವನ್ನು ಪಡೆದ,- ರೂಪವನ್ನು, 
ಹೊಂದಿದ (ನಾ). ಫಿ- ಆಕಾರ ; ರೂಪ : ಮೂರ್ತ ಎಂದರೆ ಸ್ರ 
ಸಾವಯವ, .ಆಮೂರ್ತ ಎಂದರೆ ನಿಷ್ಕಲ; ನಿರವಯವ ಎಂದರ್ಥ (ತತ್ತಿ. 

ಸಿ. ಆಕಾರವನ್ನು ಹೊಂದಿದವನು ; ಸ್ವರೂಪವನ್ನು ತಾಳಿ 


* 0೪), 


ತೀ). 


ಮೂರ್ತಿ 


ದವನು : ಅಯ್ಯಾ ನಿಮ್ಮ ಶರಣನು ಮೂರ್ತನಲ್ಲ ಅಮೂರ್ತನಲ್ಲ ಲಿಂಗ 
ದಲ್ಲಿ ಪ್ರಾಣಸುಚಿತ (84ರ. ಕ. ೦೨೮-೦೩೯): ೪. ಆಸೀನವಾಗಿರುವಿಕೆ; 
ಉಪಸ್ಥಿತಿ : ಅಲ್ಲಿಂದ ಕೈಲಾಸಕ್ಕೆ ನಡೆದಾರು ಅಲ್ಲಿ ತಳಿರುಚಪ್ಪರವಿಕ್ಯಿ 
ಮೂರ್ತವಂ ಮಾಡಾರು (೧ಂಸಂ: 00). : " ಮೂರ್ತಂಗೆಯ್‌ ' ಪರಾ: 

ಮೂರ್ತಮಾಡು-ಕುಳಿತುಕೊಳ್ಳು : ಬಸವರಾಜನ ಗೃಹವ ಪೊಕ್ಕು 
ದಕಮಂ ಕೊಂಡು ಸಸಿನೆಯಾರೋಗಣೆಗೆ ಮೂರ್ತಮಾಡಿರಲ್ಲ (sgn: 
3-00): [ಸಂ.] 


ಮೂರ್ತಂಗೆಯ್‌ (ಕ್ರ). ಕುಳಿತುಕೊಳ್ಳು : ಆಸೀನವಾಗು : ಚಿನ್ನಬಸವೇ 


ಶ್ವರದೇವರು, ಅನುಭವದ ಮಂಟಪದಲ್ಲಿ ಮೂರ್ತಂಗೆಯ್ದ್ಣಿರ್ಪ ಸಮಯದಲ್ಲಿ 
`ನ ಬಿನ್ನೈಸಿದ ಪ್ರಸ್ತಾವದ ವಚನ (ಮಣಕ್ಕಾ, 19, 0080). 
[ಮೂರ್ತ 4 ಕೆಯ] 


ಮೂರ್ತಗೊಳ್‌ (ಕ್ರಿ). ೧. ರೂಪುದೋರು ; ಸಾಕಾರಗೊಳ್ಳು : ಹಡ 


ಪದಪ್ಪಣ್ಣನೆ. ಎನ್ನ ಕರಸ್ಕಲಕ್ಕೆ ಲಿಂಗವಾಗಿ ಬಂದು ನೆಲೆಗೊಂಡನು ಚನ್ನ 
ಮಲ್ಲೇಶ್ವರನೆ ಎನ್ನ ಮನಸ್ಥಲಕ್ಕಿ ಪ್ರಾಣವಾಗಿ ಬ್ರದು ಮೂರ್ತಗೊಂಡನು. 
(eons. ೭೦-೬೮): 2. ಕುಳಿತುಕೊಳ್ಳು ; ಆಸೀನನಾಗು : ಅಹೀಂದ್ರ, 
ಭೂಷಣಂ . ... ಸಭಾಮಂಟಪ ಮಧ್ಯಸ್ಥಿತ ಮಣಿಪೀತಮನಲಂಕರಿಸಿ 
ಗಾಡಿಯಿಂ ಮೂರ್ತಿ ರ್ತ ] ಗೊಂಡು (804 5); ಪಾರ್ವತಿಯಾಣ್ಮಂ 
5೯ ಕಾಂಚೇನಗರಮುಂ ಪೊಕ್ಕು ಭಕ್ತಗೃಹಬಹಿರ್ದೇಶದಾಚಮರ ಮೊದ 
ಲೊಳ್‌ : ಬಗ್ಗದೊವಲ ಪಾಸುಗೆಯಲ್ಲಿ ಸಲ್ಲೀಲೆಯಿಂ ಮೂರ್ತಿರ್ತ 
ಗೊಂಡಿರೆಯಿರೆ (ಛಂ. ೦-೩೦ ವ). [ಮೂರ್ತ, 4 ಕೊಳ) 


ಮೂರ್ತಗೊಳಿಸು (ರಿ): ಕುಳ್ಳಿರಿಸು ; ಕುಳಿತುಕೊಳ್ಳುವಂತೆ ಮಾಡು: 


ತಂಡತಂಡದಿ. ಬಪ್ಪವರ್ಗಿದಿರ್ಗೊಂಡು ಪುರಜನವೆಯ್ಲೆ ಮನೆಗೊಡ. 


ಗೊಂಡು ಬರುತಿರೆ ಮೂರ್ತಗೊಳಿಸಿ ಸುಖಾಸನಂಗಳಲಿ (೨ಿಕಪು. ೪-8); ವರ 


ಚಿತ್ರಲೇಖೆ ಪ್ರದಕ್ಯಮ್ನಸುತನಾ ವಳಕಡೆಗೆ ಬಳಿಗೊಂಡು ಬಂದು ತತ್ಸಯಣ೫ 

'ದಲಿ ಮೂರ್ತಗೊಳಿಸಿ (ನರರ: ೨೬-೩೫) ; ಮಾರಯ್ಯ . . . ಮನೆಗೆ 

ಬಂದ ಜಂಗಮಮೂರ್ತಿಗಳಿಗೆ ಶರಣೆದು. ಭಕ್ತಿಯಿಂದ ಬಾಗಿ ಆನಂದದಿಂದ 

ಬೀಗಿ ಅವರನ್ನು ಮೂರ್ತಗೊಳಿಸಿದ (ಮೋರು. ೭೨ ಶ್ರಸ್ತಾನಕೆ) 
[ಮೂರ್ತಗೊಳ್‌ 4 ಇಸ್ಕು] 


ಮೂರ್ತತೆ (ನಾ). ಆಕಾರಸಹಿತವಾದುದು ; ಸಾಕಾರತೆ ; ವಿಚಾರ. 


ಮೆದರೆ ಮೂರ್ತತೆ: ಸಾಕಾರತೆ. ಅದಕ್ಕೆ ರೂಪವಿಲ್ಲದೇ ಇಲ್ಲ (6೫ರ. ೬), 
(ಮೂರ್ತ 4 ಎ ತೈ] 


ಮೂರ್ತಿ (ನ್‌)- ೧. ಆಕಾರ ; ಸ್ವರೂಪ : ಶ್ರುತಮೂರ್ತಿಯಾಗಿಯುಂ 


ರುಚಿರತನು ಬೆರಂ ಬಳಿಯಳಾಗಿಯುಂ ಚತುರವಚೋನ್ವಿತೆ ಬೌಯ್‌ವಾ 
ಛೊಳ್‌ -ನೆಲಸಿಯುಮತಿಶುಚಿ ವಾಗ್ವೀವಿ ಕೂರ್ತು ಮಾಟಕ್ಕಿಮಗಳೌವಂ 
(೫48. ೦-೨); ವಿಷ್ಣು 'ಮನುಗಳು ಸಂದ ಪಾರ್ಥಿವಲೋಕಪಾಲಕರೊಂದು 
ಮೂರ್ತಿಯದು (ಕುಕ್ಕಾರ್ಟೋ. ೩-೬9); ಮೂರ್ತಿ ಚಿಕ್ಕದಾದರೂ ಕೀರ್ತಿ 
ದೊಡ್ಡದು (ಗಾರ)... ದೇಹ ; ಒಡಲು ; ಶರೀರ; “ತನು; . , .ಅಪ 
ರಘನಃ, ಮೂರ್ತಿಃ-ಈ ೧೭ ಶರೀರಂ”(ಕರಾಯು. 6-೬೩೪); ಅಂರೌದ್ರಂ 
ಕರದೈರ್ಫ್ಯಮುಲ್ಲಸದಹೀನಾಲಂಕೃತಂ ಮೂರ್ತಿ... ದೇವಗಣಪಂ ರಕ್ಷಿಕ್ಕಿ 
ಭೂಚಕ್ರುಮಂ (4೧. ೦-೩). ಹಿ. ಪ್ರತಿಮೆ ; ವಿಗ್ರಹ : ಕುಲಕ್ರಮ 
ದಿಂದ ಬಂದ ಇವೇ ಮೂರ್ತಿಗಳನ್ನು ಶ್ರೀರಾಮನೂ ಪೂಜುವನುತೆ! (100. 
೩೬); ಏಕಲವ್ಯನು ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ, ಅದರ 
ಸಾನ್ನಿಧ್ಯದಲ್ಲಿ ಧನುರ್ವಿದ್ಯೆ ಕಲಿಯುತ್ತಿದ್ದು! ದು ಸರ್ವವಿದಿತ (೫66. 860)- 
೪. ಕಾಣಿಸಿಕೊಳ್ಳುವಿಕೆ ಸಾಕ್ಷಾತ್ಕಾರ. ೫. ಕಾಠಿಣ್ಯ; ದೃಢತೆ. "೬, 
ಸೌಂದರ್ಯ. ೭. ಕಾಗೆ; ವಾಯಸ. ೮. .[ಣೆಸೆಕೆ] ಮೂರು 
ಎಂಬ ಸಂಖ್ಯೆಯ ಸಂಕೇತ : ಹರನಯನ ವ್ಹಿ ಪುರ ಶಿಖಿ ವರರೆತ್ನಂ 


ಮೂರ್ತಿಗೊಳ್‌ 


ಮೂರ್ತಿ ಲೋಕ ವಿಮಲತ್ರಿತಯಂ . . . 
ನಾಮಂ (ಕೃತಶಾ. ೯-೩). [ಸು.] 

ಮೂರ್ತಿಗೊಳ್‌. ಮೂರ್ತಿಗೊಳ್ಳು (ಕ್ರಿ). ೧- ಆಕಾರವನ್ನು ಪಡೆ : 
ಸ್ವರೂಪವನ್ನು ತಾಳು : ಹರಹಾಸದ್ಯುತಿ ಮೂರ್ತಿಗೊಂಡುದೊ ವಿರಿಂಚ 
ಖ್ಯಾತಿ ಲೋಕಂಗಳೊಳ್‌ ಪರಿದಾಯಾಸದೆ ನಿಂದುದೋ - - .-ಎಂಬಂತಿರೆ 
ದಿವೃಸುಂದರಿ ಮನಕ್ಕಾನಂದಮಂ ಮಾಡಿದಳ್‌ (ಉದಂಕ: ೬೬೩) ;. ತಾಯ 
ತಂದೆಯ ಚಿತ್ತಕ್ಕಮರ್ದಿನ ಮಟಕಿಯಂ ಕಣಣಿದರೆ-ಕುಮಾರಕರ್‌ ಮೂರ್ತಿ 
ಗೊಂಡ ಪುರುಷಾರ್ಥದವೋಲ್‌ (ಶಂಾಶಾಃ ೩-099) ; ಪಶುಪತಿ 
ಬಸವನ ಮನವ ಮೊನೆಯೊಳೊಪ್ಪೆ ಮೂರ್ತಿಗೊಂಡು (086. ೪೨೦). 
ಮೂರ್ತಿಗೊಳ್ಳು ; ೨. ಸಾಕ್ಷಾತ್ಕಾರಗೊಳ್ಳು; ಗೋಚರಿಸು : ಪಂಚ 
ಸ್ಥಾನದಲ್ಲಿಪ್ಪ ಲಿಂಗವ ಕರಸ್ಥಲದಲ್ಲಿ ಮೂರ್ತಿಗೊಳ್ಳಲಿಕ್ಕಾಗಿ ಕುಗಳು ತುಂಬಿ 
ಬಾಹ್ಮದೃಸ್ಟಿ ಅಜಿತು ಲಿಂಗದೃಸ್ಟಿ ಪರಿಪೂರ್ಣಮುದಲ್ಲಿ (ುರೇಶ. ೨9೭-೬೭). 

[ಮೂರ್ತಿ ೬ ಕೊಳ್ಳ್ಕ್‌] 

ಮೂರ್ತಿಗೊಳ್ಳು * ಮೂರ್ತಿಗೊಳ್‌' ನೋ: 

ಮೂರ್ತಿತ್ರಯ (ನಾ). ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ; 
ತ್ರಿಮೂರ್ತಿ : ಮನದಿ ಮೂರ್ತಿತ್ರಯವು ಕೇಳೈ (ಗಂ: ೧೯-೩೩), 

[ಸಂ.] 

ಮೂರ್ತಿಪೂಜೆ (ನಾ). ವಿಗ್ರಹಾರಾಢನೆ : ಕೆಲವರು, ಕಾಡುಜನರ ಪದ್ಧತಿ 
ಯಾದ ಮೂರ್ತಿಪೂಜೆಯನ್ನು ಹಿಂದೂಗಳು ಇನ್ನು ಬಿಟ್ಟಿಲ್ಲವೆನ್ನುತ್ತಾರೆ. 
(ಳಂ ೩೩೬): [ಸಂ, ಮೂರ್ತಿಪೂಜಾ] 

ಮೂರ್ತಿಬಲ (ನಾ). ಮೈಯ ಕಸುವು: ದೇಹದ ಬಲ; ದಮಿ 
ತಾರಿಯ ಬಲಂ ಚಂದ್ರಬಲಮಿಲ್ಲದಂಕಕಾಅನಂತೆ ಸೋಲ್ತು ಮೂರ್ತಿಬಲ 
ಮಿಲ್ಲದ ಮಲ್ಲನಂತಿಕ್ಕುಪಟ್ಟು (೩»98ು- ೪-೩೦ ಐ). [ಸಂ.] 

ಮೂರ್ತಿಭಂಜಕತೆ. (ನಾ). ವಿಗ್ರಹವನ್ನು ' ಒಡೆಯುವಿಕೆ; ಪ್ರತಿಮೆ! 
ಯನ್ನು ಭಂಗಮಾಡುವಿಕೆ : ಮಹಮ್ಮದೀಯರು ಮಾಡಿದ ಮೂರ್ತಿ 
ಭಂಜಕತೆಯಲ್ಲಿ: ಹಿಂದುಗಳಿಗೆ ನೋವಾಯಿತು, ಅವಮಾನವಾಯತು 
(ಕರಾಳ: ೩೪)... [ಸಂ, ಮೂರ್ತಿಭಂಜಕತು] 

ಮೂರ್ತಿಮಂತ (ಗು)- ಸ್ಪಷ್ಟವಾದ ` ಅಭಿವ್ಯಕ್ತಿಯನ್ನು ಹೊಂದಿದ , 
ಆಕಾರವನ್ನು ತಳೆದ: ಸುಂದರಿಗೆ ಮಗಳ ಸ್ವಭಾವದ. ಮೂರ್ತಿಮಂತ 
ಕಲ್ಪನೆಯಾಗಿತ್ತು (ಕಣಾ: 0೦0): ಮೂರ್ತಿಮಂತ ದೈನ್ಯವೇ ಆವಳಾಗಿ 
ನಿಂತಿರುವುದನ್ನು ಕಂಡಾಗ 'ಎಂಥಾ ಮಿಥ್ಕಾಪವಾದ' ಎಂದಿತು ಮನಸ್ಸು 
(sang. ೨೨). [ಸಂ. ಮೂರ್ತಿಮತ್‌] 

ಮೂರ್ತಿಮತಿ (ಗು). ೧. ಆಕಾರವನ್ನು ಹೊಂದಿದ; ದೇಹವನ್ನು 
ತಾಳಿದ. ೨- ಗಟ್ಟಿಯಾದ ; ಕಠಿಣವಾದ. (ನಾ). ೩. ಆಕಾರವನ್ನು 
ಪಡೆದವಳು ; ರೂಪವನ್ನು ತಾಳಿದವಳು : ಆ ಮರುದೇವಿಮಹಾದೇವಿ, 
೬ 3. ನಾಭಿನರೇಂದ್ರನೆಯ್ದೆ ಸಂಗಳಿಸಿದ ಕೀರ್ತಿ ಮೂರ್ತಿಮತಿ ತದ್ವದನಾ 
ಬ್ಹವಿಲಾಸವಾಸದೊಳ್‌ ತಳರದೆ ನಿಂದ -ವಾಗ್ವನಿತೆಯೆಂಬಭಿಶಂಕೆಯ 
ನುಂಟುಮಾಡಿದಳಿ (60ತೆ. ೭೨೭), ಆತನೆ ಕೀರ್ತಿಲಕ್ಷ್ಮಿಯೆ ಮೂರ್ತಿ 
ಮತಿಯಾದಂತಾತ್ಮೀಯಶ್ರಾಣೇಶ್ವರನ ಮನಕ್ಕೆ ವರೆ ಸೂಟಿ ವಂದು 
ಸುಪ್ತೆಯಾಗೆ (ಹಳುರೂ. ೯-೦೦೪ ಐ). [ಸಂ. ಮೂರ್ತಿಮತ್ತೀ] 

'ಮೂರ್ತಿವೆರು ' ಮೂರ್ತಿವೆಯು” ನೋ: 

ಮೂರ್ತಿವೆಜು, " ಮೂರ್ತಿವೆರು (ಕ್ರಿ). ಎ ಮೂರ್ತಿಗೊಳ್‌ ೧: 
ಸದೃರ್ಮಮೇ ಮೂರ್ತಿವೆತ್ತು ಸಮದೃಷ್ಟಿಯೊಳ ನಿಂದ ವೃಷೆಂದ್ರನಿಂ 
« « ವೆಂಪನಾಳ್ಹು ಪರಮನ ಸಭೆ ಕಣ್ಣೊಳಿಸಿರ್ದುದು (ಕಂತಂ- ೦-೬ 2). 


ಮೂರ್ತಿವೆರು; ಬೆದರಿದ ಹರಿಣಿಯಂತಿದ್ದ ಮುಖಭಾವ ; ದೈನ್ಯವೇ| 


ಮೂರ್ತಿವೆತ್ತ ಬಂದಂತೆ (ಉತ್ಕಲ: ೬೬), [ಮೂರ್ತಿ ; ಪೆಬ್ಯು] 


೭೩೩೯ 


ಮೂರ್ಧನ್ಯ 


ವರ್ಣತ್ರಯಮದು ಮೂಜಜ[ (ಮೂರ್ತಿಶಿಲ್ಪ (ನಾ). ಪ್ರತಿಮೆಯನ್ನು ಕಂಡರಿಸುವ ವಿದ್ಯೆ: ವಿಗ್ರ 


ಹದ ಕೆತ್ತನೆಯ ಕೆಲಸ: ಪ್ರಾ ಚೀನಭಾರತದಲ್ಲುದರೋ ವೇದಗಳ ಕಾಲ 
ದಲ್ಲಿಯೇ (ಕ. ಈ. ೩೦೦?) ಮೂರ್ತಿಶಿಲ್ಪವು ಶಲೆಯತ್ತಿದ್ದಿತು 
(ಣರರ- 80); ಮೂರ್ತಿಶಿಲ್ಪದ ಸಾಲಿಗೇ ಸೇರಿಸಬಹುದದ ನೊಳಂಬರ 
ದೇವಾಲಯದ ಒಂದು. ಭಾಗವೆಂದರೆ, ಅಲ್ಲಿಯ ಜಾಲಂಧ್ರಗಳು 
(84900. 000). [ಸಂ.] 

ಮೂರ್ತಿಸು (ಕ್ರಿ). ೦. ಆಕಾರವನ್ನು ಕೊಡು; ಸ್ವರೂಪವನ್ನು 
ನೀಡು; ರೂಪಿಸು: 'ಪೊಗಳೆ ಮೂರ್ತ್ತಿಸಿದರಕ್ಕ. ಸದರ್ಶ್ಮ್ಶಿವಲ್ಲಭ' 
(ಎಕ: 311, ಶಿನರೊ. 3-32: 3518); ಸ್ವಾರಾಜ್ಯದೊಂದು ಘನಕನಸು. ಕಂಡು 
ಕಟೆದಿಟ್ಟೆ ಆಗಿ ತಾಗಿ, ಕುರುಣ್ಯದಲ್ಲಿ ಮಾನವರ ಮರ್ಮ ಮೂರ್ತಿಸುವ 
ಶಿಲ್ಪಿಯಾಗಿ (ಸೂರ್ಜ2೫ - 0೬-03); ಕುಂಬಾರನಾಗಿದ್ದು ಅವನು ಮಣ್ಣಿಂದ 
ಮನುಷ್ಯನನ್ನು ಮೂರ್ತಿಸಿದ್ದ (ಇದ್ಯಕ್ರ- 11, ೪6೪). ೨. ರೂಪವನ್ನು 
ತಾಳು; ಆಕಾರವನ್ನು ಪಡೆ: ವಿಹಿಶಾಪರಾಧಸ್ಮರಣೆ ಮನದಲ 
ಮೂರ್ತಿಸಲು ಸುರನಾಥನಿಂತೆಂದ (೧೫. 0೦-೨೩-೨೨). 

[ಮೂರ್ತಿ 4 - ಇಸ್ಬು] 

ಮೂರ್ತಿಭವಿಸು (ಕ್ರಿ). ಎ ಮೂರ್ತಿಗೊಳ್‌ ೧ : ಸರ್ವಜನಮಹಿರೆ 
ಗಳುಂ ಮೂರ್ತಿಭವಿಸಿ ಗೋರೂಪಂಗಳಾಗಿರ್ಕುಂ. (೧. 3೪೯) ; ಅರಸ 
ನುರುಕೀರ್ತಿಪ್ರತಾಪ ವಿಶ್ವಾಕಾರವೆರಸಿ ಮೂರ್ತೀಭವಿಸಿದಂತೆ . .. ತೋರ್ದ 
ರಚ್ಚರಿಯ ಪರಿಯ (60೧ರ. ೨-೩-೩೬); ಕಲಾವಿದನ ಅಂತಸ್ಸತ್ವವೇ ಅಲ್ಲಿ 
ಮೂರ್ತೀಭವಿಸಿದಂತಿತ್ತು (ಕೂಗರೋ. ೪೪), [ವ ಮೂರ್ತಿ. ಭವಿಸು) 

ಮೂರ್ತೆ 'ಮುರ್ತೆ' ನೋ: 

ಮೂರ್ಧ (ನಾ). ೧. ತಲೆಯ ಮುಂಭಾಗ ; . ಮುಂದಲೆ ; ನೆತ್ತಿ, 
ವಿ. ತಲೆ; ಶಿರಸ್ಸು: “ಮುಂಡಃ'. , , 'ಶೀರ್ಷಃ, ಮೂರ್ಧಾಃ, 
ಕಂ-ಈರವಮಂಡೆ” (ಸಣಾಯು- ೪೬-೩49); ಧರೆಗಮರಾಧ್ವದಿಂ ಕೆಡೆವ 
ಚೈದ್ಯನ ಮೂರ್ಧದ ರತ್ನಭಾಃಪರಂಪರೆ ಕುಡಿಮಿಂಚಿನಂತೆಸೆಯೆ (೩, 
0೬-೩೮): ಮೂರ್ಧದ ಭಾಳನಯನದ ಭರಿತಪರಿಮಳದಂಗವಟ್ಟದ ಜಡಿದ 
ಕೆಂಜೆಡೆಯ . . - ಶಿವನನು ಕಂಡನಬುಜಭವ (ಕುಣ್ಠಕ. ೬-0), ೩. 
ಮುಂದೆ ಇರುವ ಪ್ರದೇಶ; ಮುಂಭಾಗ: ೪. ಶಿಖರ; ತುದಿ. 
೫. ಮುಂದಾಳು ; ಮುಖಂಡ. ೬. [ವ್ಮಾಕೆ] ಎಂಟು ಉಚ್ಚಾರಣಾ 
ಸ್ಥಾನಗಳಲ್ಲಿ ಒಂದು; ಅಂಗುಳು- 

ಮೂರ್ಧ್ನಿಫ್ರಾಣ - ಪ್ರೀತಿ ವಾತ್ಸಲ್ಯಗಳಿಂದ ನೆತ್ತಿಯನ್ನು 

ಮೂಸುವುದು ; ಮತ್‌"ಪ್ರಾಣವೆ ಪೊನ್ನೆಆಕಿಯೆ' ಪರುಷವೇ ಮುಕ್ತಿಯ 
ನಿರ್ಮಾಣವೆ, ಎನುತುಂ ಮೂರ್ಧ್ನಿಘಸ್ರಣಂಬೆರಸಗಲದ ದೆ ಗಿರಿರಾಜಂ 


(104. 8-000); ನಂಬಿಯನೆತ್ತಿ ತರ್ಕೈಸಿ ಶಂಕರಂ ಸಾರ್ದು ಮೂಧಿಣ್ನ. 
ಫ್ರಾಣಮಂ ಮಾಡುತೆ (3068. ೭-೦೩೪), P ಸಂಸ್ಕೃತದಲ್ಲಿ ಇದು 
ಒಂದು ಪದವಲ್ಲ- [ಸಂ. ಮೂರ್ಧನ್‌] 


ಮೂರ್ಧನ್ಯ (ಗು)- ೧. ತಲೆಗೆ ಸಂಬಂಧಿಸಿದ. ೨. ಶ್ರೇಷ್ಠತೆಯಿಂದ 
ಕೂಡಿದ ; ಉತ್ತಮ : " ಮೂರ್ಧನ್ಯ ಬ್ರಾಹ್ಮಣ” ಪರಾ. (ನಾ). 
೩... ತಲೆಗೆ ಸಂಬಂಧಿಸಿದುದು. ೪. ಪ್ರ ಪ್ರಮುಖವಾದುದು. 
೫. ಪ್ರಮುಖ ವ್ಯಕ್ತಿ; ಮುಖಂಡ : ಕ್ರಿಸ್ತ ಶಕ ೧೨ ರಲ್ಲಿ ಉಂಟಾದ 
ವೀರಶೈವಕ್ರಾಂತಿಯ ಮೂರ್ಧನ್ಯರಾದ ಶ್ರೀ ಬಸವಣ್ಣನವರ ಪ್ರಭಾವವನ್ನು 
ಅನೇಕ ತೆಲುಗುಕವಿಗಳ ಮೇಲೆ ಕಾಣಬಹುದಾಗಿದೆ (ಕತಾ ೨೪೩). 


೬. [ವ್ಮಾಕ] ಬಾಯಿಯ ಮೇಲುಭಾಗದಲ್ಲಿ (ಅಂಗುಳಿನಲ್ಲಿ) 
ಹುಟ್ಟುವ ಅಕ್ಷರ; ಮೂರ್ಥಸ್ಥಾನದಲ್ಲಿ ಉಚ್ಚಾರಗೊಳ್ಳುವ' 
ಅಕ್ಷರ: ರೇಫೆ ಮೂರ್ಧನ್ಮಂ , (ಕುರ: ೧೮ ಶೃತ್ತಿ); ಮೂರ್ಧನ್ಯ 
ಖಯ ಖೂ. ಟವರ್ಗ: ರ ಷ್ಠ (ಜಿ ಬಿ. ಳ) (ಕೃಷಿ. 8)... [ಸಂ] 


ಮೂರ್ಧನ್ಯಬ್ರಾಹ್ಮಣ 


ಮೂರ್ಧನ್ಯಬ್ರಾಹ್ಮಣ (ನಾ). ಶ್ರೇಷ್ಠನಾದ, ಬ್ರಾಹ್ಮಣ: ಕಲಿಯುಗ 
ದಂದುಚ್ಚಂಗಿಯಬ್ಬೆ ಯಂಬಳ್ಕೊದಲಾಗಿ ಮೂರ್ಧನ್ಯಬ್ರಾಹ್ಮಣಕನ್ಯಕಿ 
(3343-11, 3೭0೦5 ; 1070). [ಸಂ.] 

ಮೂರ್ಧಪಿಂಡ (ನಾ). ಆನೆಯ ಕುಂಭಸ್ಮಳ : “ಮೂರ್ಧವಿಂಡಃ, 
ಕುಂಭಃ - ಈ ೨ ಆನೆಯ ಬಂಭಸ್ಕಳಂ" (ಶಂಯು. ೩೬-೬೩); ಬೆದಅಕ 
ಮನಂ ವನಸ್ಥ: ಲದೊಳ್ಳೊಂದಿಭಮಿರ್ದುದು ಮೂರ್ಧಪಿಂಡಮಲ್ಲಿದು 
ಶಿಖರಸ್ಥೆಲಂ (ಕಣರ: ೧೦-೦೫೯). ೫.) 

ಮೂರ್ಧವ್ಯಾಧಿ (ನಾ). ತಲೆಶೂಲೆ ; ಶಿರೋವ್ಯಾಧಿ : ಕೆಂಪಿನ ಆಗಸೆ:- 
ಈ ಹೂವಿನ ರಸವನ್ನು ದಿನ ಬಿಟ್ಟು ದಿನ ಒತ್ತಿ ನೀರನೆಟ್‌ದರೆ ಮೂರ್ಧ 
ವ್ಯಾಧಿ, ನೇತ್ರರೋಗ ಗುಣ (ಕಂ. ೪). [xo] 

ಮೂರ್ಧಾಭಿಷಿಕ್ತ (ನಾ): ರಾಜ್ಯಭಾರದ ಅಧಿಕಾರವನ್ನು 
ವಾಗ ಶಾಸ್ತ್ರೋಕ್ತವಾಗಿ (ತಲೆಯ ಮೇಲೆ) ಅಭಿಷೇಕ 
ಕೊಂಡವನು; ಪಟ್ಟದ ಅರಸು: ರಾಜ ; "ರಾಜಾ... 
ಭಿಷಿಕ್ತಃ . - - ಲೋಕಪಾಲ; - ಈ ೧೨ ಅರಸು” (ಹಣಡು. ೬-2೬೭); 
ವಿದಿತಂ ಮೂರ್ಧಾಭಿಸಿಕ್ತರ್‌ ಪಲಬರರಸುಗಳ್‌ ಪ್ರಾಜ್ಯಸಾಮ್ರಾಜ್ಯಲಕ್ಷ್ಮೀ 
ಪದಮಂ ಕೈಕೊಂಡು ತಮ್ಮಂ ಮಲಕಿದು (6೦4. *-19); ಮೂರ್ಧಾಭಿ 
ಿಕ್ತರಿರೆ ಗೋವರ್ಧನನಂ ಪೂಜಿಸೆಂದನಜ್‌ಯದೆ ಭೀಷ್ಮಂ (ಇಗರ. ೦೭-೦೯: 
ನೀನು ದುರ್ಯೋಧನನ ಮಕುಟಭಂಗ ಮಾಡಿದ್ದು ಅಕ್ಷಮ್ಮ, ಭೀಮ್ಯ 
ಆತನು ಮೂರ್ಧಾಭಿಸಿಕ್ತನಾಗಿದ್ದ (ಉಗ್ರ ತ. ೨). [ಇಂ.] 

ಮೂರ್ಧಾಭಿಷೇಕ (ನಾ). ರಾಜನಾಗುವ ವ್ಯಕ್ತಿಗೆ ರಾಜ್ಯಭಾರದ 
ಅಧಿಕಾರವನ್ನು ವಹಿಸಿಕೊಡುವಾಗ ಶಾಸ್ತ್ರೋಕ್ತವಾಗಿ (ತಲೆಯ 
ಮೇಲೆ) ಅಭಿಷೇಕ ಮಾಡುವುದು; ಪಟ್ಟ ಕಟ್ಟುವುದು : ನಿಜಕೂಟುಗ್ರ 
ದೊಳ್‌ ಪಾಯ ಗಂಗಾಜಲದಿಂ ಮೂರ್ಧಾಭಿಷೇಕೋನ್ನತಿ ನಿಲೆ, , . 
ಚಕ್ರೀಶತ್ವಮಂ ತಾಳ್ವಿದುದಖಳಧರುರಮ್ಯಹೈಮಾಚಳೇಂದ್ರಂ (ಶಂಶಥಾ- 
೪-0೪). [೫.7 

ಮೂರ್ಧಾಭಿಷೇಚನ (ನಂ). = ಮೂರ್ಧಾಭಿಷೇಕ : ವರಪಾಂಚಾಲ 
ತನಯಂಗೆಸಗಿದರು ಮೂರ್ಧಾಭಿಷೇಚನವ (ಕುಪ್ಮಾಉ, ೦೦-೩9)- [ಸಂ.] 

ಮೂರ್ಮಡಿ "ಮೂವಡಿ ' ನೋ. 

ಮೂರ್ಮಡಿಸು ' ಮೂವಡಿಸು ' ನೋ. 

ಮೂರ್ಮೆ ` "ಮೂಮೆ' ನೋ. 

ಮೂಲ, ಮೂಳ, (ನಾ). ೧. ಮರ, ಗಿಡ ಮುಂತಾದುವುಗಳ 
ಭೂಮಿಯೊಳಗಿರುವ ಭಾಗ; ಬೇರು; ಪಾದ : “ಪಾದಂ, ಮೂಲಂ. 
ಈ ೨ ಮರದ ಬೇರ್‌” (ಜರಾಯು. 80.39); ಮೂಲ ಸಟಾಳಿಯಿಂದ 
'ಮುರಗಾಲಯಮಂ ಬಹುಶಾಖೆಯಿಂದಮಿಂದ್ರಾಲಯಮಂ ಪಳಂಚಿ 
(ಉಶಾ. ೩-೦೨೭); ಇದೆ ಬಿಲ ಿಮೂಲದೊಳ್‌ ಪುಲಿಯ ನಖಚಹ್ನವಿತಿದೆ. 
ಸರ್ವಮೃಗಪಕ್ಷಿಗಳ ಪಕ್ಕೆಯೆಂದು ಪರಿದೊದಲಸವಾ ಪಡೆವೆರಸಿ ಬೇಂಟಿ 
ಯಾಡುತಿರ್ದಂ (ತಂ. 8-00) ; ಮೂಲ ತಿಳಿದವನಿಗೆ ಎಲೆ ತೋರಿಸ 
ಬೇಡ (ಣರ). ೨. ಗೆಡ್ಡೆ; ಗೆಣಸು; ಕಂದ ; - ಆಕೆಯು ಸಾವರೆ 
ವರ್ಷಗಳವರೆಗೆ ಫಲ... ಮೂಲಗಳನ್ನು ಭಕ್ಷಿಸಿದಳು (ತು. ೨೬). 
"ಕಂದಮೂಲ” ಪರಾ. ೩. (ವಂರ ಮುಂತಾದುವುಗಳ) ಬುಡ; 
ಕೆಳಭಾಗ ; ಆತ್ಮೋದೃವಮೂಲಚ್ಛೇದರೋಪಾಯವನೆಣಿದು' ಮದ್‌ 
ಬುದ್ದಿ (ಕಣ್ಣಕ. 08) : ಮಲೆತು ನಿಮಿರಿರ್ದ ಗರುವ ತರುವರಕುಲಂ 
ಮೂಲಮಂ ತಿರಿಪಿ ಮಾಾಟದವೋಲ್‌ ನೆಲಕ್ಕುರುಳಿದುವು (ತತ್ರಾಂಗ. 
16-008); ಮುಖ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ 
(ಹಾರು). 0೩-ಟ). ೪. ಹುಟ್ಟುವ ಸ್ಮಳ್ಯ ಉಗಮ; ದಯವೇ 
ಧರ್ಮದ ಮೂಲವಯ್ಯ (686- 30); ಹಲವರು ಬ್ರಾಹ್ಮೆಲಿಪಿಯ 


ಪಡೆಯು 
ಮಾಡಿಸಿ 
ಮೂರ್ಧಾ 


೭೩೪೦ 


10 


45 


ಮೂಲ 


ಮೂಲ ಹೊರದೇಶಗಳಲ್ಲಿ ಹುಡುಕಬೇಕೆಂದು ತಿಳಿಸಿದ್ದಾ! ರೆ [CY ೪೭): 
೫. ಕಾರಣ: ಹೇತು: ಅವನ ಕಂಠದೊಳೊಂದುಸಾಲಗ್ರಾಮದುಪಲಂ 
ಪೊನ್ನ ಮನೆ ಮಾಡಿಕೊಂಡೆಸೆಯುತಿಹುದಂತೆ | ಆತನ ವಿಚಿತ್ರಥೆಗದೆ. 
ಮೂಲವಂತೆ ! (ತ್ರ. 30709. ೬. ಪ್ರಾರಂಭ; ಆದಿ; ಮೊದಲು- 
೭. ಒಂದು ಗ್ರಂಥದ ಮೊಟ್ಟ ಮೊದಲನೆಯ ಪ್ರತಿ; ಅನಂತರದ 
ಪಾಠಗಳಿಗೆ ಆಧಾರವಾದ ಪ್ರಾರಂಭದ ಗ್ರಂಥ ; ಆಕರಗ್ರಂಥ ; 
ಮೂಲದಲ್ಲಿದೆಯೆಂದು ತರ್ಜುಮೆಯಲ್ಲೂ ಉಳಿದು ಬಂದೆ. ಒಂದೆರಡು 
ಪದಗಳನ್ನು ತೆಗೆದಿದ್ದರೆ ಇನ್ನೊ ಸುಂದರವಾಗುತ್ತಿತ್ತು (ರಕ. ೫1೪, 
ಶುತ್ತುಂ). ೮. (ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ತೊಡಗಿಸುವ) 
ಪ್ರಾರಂಭದ ಧನ; ಅಸಲು; ಬಂಡವಾಳ : ವನಿಯರು ಮೂಲವಾಗಿ 
ಕೊಂಡ ಬಾಳಿನ ವಿವರ (4934. 1-11, ೪೦೯-೧೫; 3565) ; ಏಳುವರ್ಷದ 
ಬಡ್ಡಿ ಮೂಲಸಹಿತವಾಗಿ ತಾಳುವ; ಳೊ ತಿರುಕ ಮುಂಡಾಳ (ರಂದ. 
9-೦೦೯-೦); ಸಾಲ ಮೂಲವ ತಿಂತು .., , ಬರ ಬಂದು ದೇಶವ ತಿಂತು 
(3038. ೨೬೦-೪) ೯. ಹತ್ತಿರ; ಸಮಾಪ. ೧೦. ಕೋಶ; ಭಂಡಾರ; 
ಊರನ್ನ ಅವಗೊಳಿರಾ. ಊರನ್ನ ಅಪಗೊಳಿರಾ ಲಡಾಯಿ ಮಾಡಾಕ 
ಹೋಗತೆಲ ಬರುತನಕ ಅರಮನಿ ಮೂಲ ಜತನಾದ (ಳಗ, ೨೨೨). 
೧೧. ಹಕ್ಕು; ಅಧಿಕಾರ ; ಯೆಕಪ್ಪನಾಯಕನು ಯಿಜದು ಯಿ[ಅಯಿಸಿ. 
ಕೊಂಡು] ಬೀಳಲಾಗಿ ನಿಂದು ಸಂತತಿ' ಪರಂಪರೆಯಾಗಿ ಹೆಂಣಿಗೆ ದಾನ 
ಗಂಡಿಗೆ ಮೂಲ ಆಚಂದ್ರಾರ್ಕಸ್ತೂಯಿಯಾಗಿ ಬ[ಂ]ದು (¥a. nr-i, 
೧೨. ಬೀಳಲು: "೧೩. ಪೊದರು. ೧೪. ಆದಿ, 
ಅಂತ್ಯವಿಲ್ಲದವನು ; ಪರಬ್ರಹ್ಮ ೧೫. [ವ್ಯಾಕ] ಯಾವ ಪ್ರತ್ಯಯ 
ವನ್ನೂ ಹಚ್ಚದ ಶಬ್ದದ ಅವಿಭಾಜ್ಯರೂಪ ; ಪ್ರಕೃತಿ ; 'ಧಾತು. 
೧೬. [ಗಣಿತ] ಯಾವ ಒಂದು ಸಂಖ್ಯೆಯನ್ನು ಅದರಿಂದಲೇ ಒಂದು 
ಗೊತ್ತಾದಷ್ಟು ಸಲ ಗುಣಿಸಿದರೆ. " ಒಂದು ನಿರ್ದಿಷ್ಟ ಸಂಖ್ಯೆ 
ಅಥವಾ ಮೊತ್ತ ಬರುತ್ತದೆಯೋ ಆ ಮೊದಲಿನ ಸಂಖ್ಯೆ : 
ಪ್ರಾಚೀನ ಚೀಣರು ವರ್ಗಸಮಾಕರಣಕ್ಕೆ ಒಂದೇ ಮೂಲವನ್ನು ಮಾತ್ರ 
ಕೊಟ್ಟಿದ್ದಾರೆ (ಗ4ತ- ೦೨. "ಘನಮೂಲ', `ವರ್ಗಮೂಲ' ಪರಾ. 
೧೭. [ಜ್ಯೋತಿ] ಒಂದು ನಕ್ಷತ್ರದ ಹೆಸರು: ಇಪ್ಪತ್ತೇಳು ನಕ್ಷತ್ರ 
ಗಳಲ್ಲಿ ಹತ್ತೊಂಬತ್ತನೆಯದು : “ಮೂಲವಾಶ್ಲೇಷೆ ಕೃತ್ತಿಗೆಯೊಳಾ 
ತಾರೆಯೆಂಟಹವು” (ಹಂಗಂ. 0-೬); ಮೂಲಮಾಗಿರೆ ನಕ್ಷತ್ರಂ .,. 


0೩-೬; 3642)- 


ಪರಮಂ. . . ಬಂದ್ಳು. . . ಆಶ್ರಯಿಸಿದಂ (ಶತೃಪು- ೯-004); 
ಆರ್ದ್ರ... ಮೂಲ... ಮಖೆಯೆಂಬವೆ ಕ್ರಮದಿಂದ ಷಡ್ಗಾದಿ 
ಸ್ವರಂಗಳ ಜನ್ಮನಕ್ಷತ್ರಂಗಳು (064. ಸಾಂ: . ೧೮, (ಆಲಂ) 


ಉಪದ್ರವಕಾರಿ : ಕಂಟಕ: ಆತ್ರೀಗೆ ಸೊಸಿ ಮೂಲ ಹಿತ್ತಲಾಗೆ 
ಕದ ಮೂಲ ಬಿತ್ತೀದ ಹೊಲಕೆ ಸೆದಿ ಮೂಲ ಉಊರಾಗೆ ಹಚ್ಚಿ "ಗೆ 
ಮೂಲ ಬಡವಾಗೆ (ಗಕಕ. ೨೨) ; “ಬಡವನ ಸಿಟ್ಟು ದವಡಿಗೆ ಮೂಲ” 
ಎನ್ನುವ ಹಾಗೆ ಬಡವನಾದ ಸಿದ್ದಣ್ಣನ ಸಿಟ್ಟು ಶ್ರೀಮಂತರಾದ ಬೆಳ್ಳೇಗೌಡ 
ರನ್ನು ಏನು ಮಾಡುವ ಹಾಗೆಯೂ ಇರಲಿಲ್ಲ (ಶತಂ. 83): ಮೂಳ್ಕ 
೧- ಮರಂ ಕಾಳಮಲ್ಲದ ಕಾಳದೊರ್ಳ ಫಲಪುಪ್ಪದೊಳ್‌ ನೆಜಿದಂದು ಮೇಣ್‌ 
ಮೂಳದಿಂದಮಕಾರಣಂ ಕೆಡೆದಂದು ದೇಶದ ಹಾನಿ (ಯೋಕೋಶ. + 

ಮೂಲಂಬರಂ ಎ ಬುಡದ ವರೆಗೆ; ತಳದ ವರೆಗೆ £ ಅಂತು 
ಪಾ; ೂಲಂಬರಂ ಮುಲುಗಿ ದಿವಿಜದೀರ್ಥಿಕೆಯಾಳ್‌ ಮುಲುಗಿ ನೆಗೆದ 
ಅಭ್ರಮೂಪತಿಯಂತೆ ನೆಗೆಯಲೊಡಂ (ಕಂರುಫು” ೩-೪೩ ನು. ಮೂಲಚೂಲ 
= ಆದಿ ಮತ್ತು ಅಂತ್ಯ: ಕೇವಲ ಅವರಣಗಳಗೆ ಪಡಿಮಿಡಿಯುವ 
ದೈಹಿಕವರ್ತನೆಗಳನ್ನೇ ಮಾನಸಿಕವ್ಯುಪಾರದ. ಮೂಲಚೂಲಗಳೆಂದು 
ಓಪ್ಪಲಾಗುವುದಿಲ್ಲ (ಇ ರಸ. ೪). [ಸಂ.] 


೩೪). 


ಮೂಲಂಗಿ, ಮುಲ್ಲುಗಿ. ಮೂಲಗೆ (ನಾ). ತರಕಾರಿಯಾಗಿ ಬಳಸುವ 
ಒಂದು ಬಗೆಯ ಗೆಡ್ಡೆ: "ಮೂಲಕಂ ಮೂಲಂಗಿ” (ನಾಕರಾ: 003) ; 
ಹದದ ನೆಲದ ಮೂಲಂಗಿಯ ಕಿಳ್ವಂತೆಯದಜ ಕೊಂಬನು ಕಿಳ್ತುಕೊಂಡು 
(ನೇವಿಂಸ0, 0೬-00೩) ; ಚಕ್ರವರ್ತದ ಸೊಪ್ಪು, ಮೂಲಂಗಿ, ಮಜ್ಜಿಗೆ 

* - ಇವು ಪಥ್ಯವರ್ಗ (ಕರ್ಮಾ: 1. 903) ; ಮೂಲಂಗಿಯಲ್ಲಿ ಎರಡು 
ವಿಧಗಳಿವೆ. ಬಿಳಿಯದು ಉದ್ದವಾಗಿರುತ್ತದೆ. ಕೆಂಪುಬಣ್ಣದ್ದು ದುಂಡಾ 


ಗಿರುವುದು (46. 4). ಮುಲ್ಲಂಗಿ ;: ''ಮೂಲಕಮೆಂಬ ಶಾಕ 
ಮುಲ್ಲಂಗಿಯೆನಿಸಿರ್ಕು`" (ತುಂಗಣಣ, ೨೯-೫); ಮುಂಲ್ಲಿಂಗಿ. ಗಜ್ಜರಿಗಳಂಥ 
ಡೈೈಗಳಲ್ಲದೆ ಇತರ ವನಸ್ಪತಿಗಳ ಬೇರುಗಳೂ ಕೂಡ ಇಲ್ಲಿ ಸಮಾವೇಶ 


``ಮೂಲಕಾಯೆಂಬುದು 
ಸವನಾಗಿ ನುಗ್ಗಿ 
ಬಜೆ ಸಾಸಿವೆ ಮೂಲಗೆ ಕರಿಯ ಬನ್ನಿ ಏಂಬಿವಿನಿತಅ ಬೀಜವನಾವ ತಕ್ರ 
ದಿಂದೆರೆದು ವಿಲೇಪಂಗೆಯ್ಯ ಕಳೆಗುಮವು ಗಂಟುಗಳಂ (ರೋಕೋಶ. ೯-೦೨೭). 


ಮೂಲಗೆ : 
(ಹಣಪೂ: ೨೬-0೦) ; 


ವಾಗುತ್ತವೆ (ಕ್ರಾನಕಾ, ೨೦೫-೨೨). 
ಮೂಲಗೆ (ಮೂಲಂಗಿಗೆಡ್ಡೆ)” 


[ದೇ.॥ ತವಿ, ಮಲ. ಮುಳ್ಳಜಸ್ಥಿ; ತುಳು. ಮುಲ್ಲೆಂಗಿ, ಮೂಲಂಗಿ, 
ಮೂಲೆಂಗಿ ; ತೆಲು. ಮುಲ್ಲಂಗಿ. /ಸಂ. ಮೂಲಕ] 
ಮೂಲಕ, (ನಾ). ಇ ಮೂಲಂಗಿ ; “ ಮೂಲಕಮೆಂಬ ಶಾಕ ಮುಲ್ಲಂಗಿ 


ಯೆನಿಸಿರ್ಕು” (ಶುಂಗರ, 3೯-3) ; ನ ಮೂಲಗೆ (ಮೂಲಂಗಿ: ಮುಲ್ಲಂಗಿ) 
ಮೂಲಕ” (ಕರ್ಕ ಕೋ: ೩೬). [p ಸಂಸ್ಕೃತಕೋಶಗಳಲ್ಲಿರುವ ಮೂಲಕ? 

ಶಬ್ದವು ದೇಶೀಯಮೂಲದ್ದಾಗಿರಬಹುದು] 
ಮೂಲಕ್ಕೆ (ಅ). ಮುಖಾಂತರ : ದ್ವಾರಾ: ಆ ಸಂಶೋಧನೆಗಳನ್ನು 
'ಲವಾರು ಮೂಲಕ ಪ್ರಕಟಿಸಿದನು (ಸಸ್ಮಕ: ೩೦) ; 


«೬ ೬ ಹಲವಾರು ಲೇಖನಗಳ 
ಆ ಕಾರ್ಯ ಮಾನವರ ಮೂಲಕವೇ ಆಗಬೇಕು ಎಂಬುದಕ್ಕೆ ಕಾರಣವೇನು 9 


(ಬಿತಂಬಾ- ಲ). [ಆಸಂ, ಮೂಲ] 

ಮೂಲಕಂದ (ನಾ). 'ಒಂದು ಬಗೆಯ ಸಸ್ಯ : " ಕಂದಲತಾ -- 
ಮೂಲಕಂದ, ನೆಲಗುಂಬಳ * (೬೩೦. 30). [ಸಂ] 

ಮೂಲಕೃತಿ (ನಾ). ಎ ಮೂಲ ೭: ಒಂದು ಖಾಠಪರಂಪರೆಯ 


ಭಿನ್ನರಾಖೆಗಳ ನಡುವೆಯಾಗಲೀ ಅಥವಾ ಮೂಲಕೃತಿಗೂ ಲಭ್ಯಕೃತಿಗಳಿಗೂ 
ಮಧ್ಯೆಯಾಗಲೀ ಎಷ್ಟು ಬಾರಿ ಪೆಂಠಲೇಖನಗಳು ಜರುಗಿರಬಹುದು ಎಂಬು 
ದನ್ನು ಎಲ್ಲ ಸಲವೂ ಹೇಳುವುದು ಸಾಧ್ಯವಿಲ್ಲ (ಕಾರತ- ೬೫)... [ಸಂ.] 
ಮೂಲಗಂಟು (ನಾ). ವ್ಯಾಪಾರ ಅಥವಾ ಉದ್ಯೋಗಕ್ಕಾಗಿ 
ಹೂಡಿದ ಹಣ : ಬಂಡವಾಳ : ಅಸಲು: (ಕ): [ಮೂಲ ... ಗಂಟು] 
ಮೂಲಗಾರ (ನಾ). ಜಮಿನಿನ ಪ್ರಾರಂಭದ ಒಡೆಯ.-ಮಾಲೀಕ : 
ಹೈಗನಾಡಿನೊಳಗಿನ ಭೂಮಿಯು ಪ್ರೆಜೆಗಳ ಆಸ್ತಿಯೆಂದೆಣಿಸಲ್ಪಡುತ್ತದೆ. 
ಭೂವಿ;ಯ ಬಾಧ್ಯಸ್ಥರೆಲ್ಲರು ಅವರಿಗೆ ವಾಡಿಕೆ 
ಯಾಗಿ ಮೂಲಗಾರರೆಂದೆನ್ನುವರು (ಮಂದಿಯ: ೩-3೦೪) ; ಏಕಾಕಿಯಾದ 
ಓಬ್ಬ ಮೂಲಗಾರನು ಅನುಭವಿಸಿದಂತಾ ಒಂದು ವತನಿನ ಪರಾಧೀನವು 
ಆತನ ಮರಣದ ತರುವಾಯ ಅವನ ವಾರಿಸ್ಟಾರನ ಅಭ್ಯಂತರಿಸಬಹುದು. 
(ಶಾಶ್ಮಾವ ೪೪೭): [ಮೂಲ 4 - ಗಾರ((- -ಕಾಜ) ] 
ಮೂಲಗಿಸು (ಕ್ರಿ). ಕುಂಯ್‌ ಎಂದು ಸಣ್ಣದನಿಯಲ್ಲಿ ಶಬ್ದಮಾಡು ; 
ಕುಂಯಿಗುಡು : ತನ್ನ ಹೆಣ್ಣು ಗಂಡು ಶುನಕಪರಿವಾರ ಸಮೇತನಾಗಿ 
ಹುಲಿಯ ಅವನನ್ನು ಎದುರುಗೊಂಡಿತು. ಆದರೆ ಎಷ್ಟು 
ದರೂ ಮೂಲಗಿಸಿದರೂ ಯಜಮತಾನನಿಂದ ಯಾವ ವಿಶ್ವಾ ರಸದ ಅಥವಾ 
ಮುದ್ದಿನ ಸೂಚನೆಯೂ ಹೊರಹೊಮ್ಮ ಲಿಲ್ಲ 
'ಮೂಲಗು (ಆಮುಲುಕ್ಕು) ಡ್ಯ ದಾ 
ಮೂಲಗು ` ಮುಲುಕ್ಕು ` ನೋ. 
ಮೂಲಗುಂಡರ (ನಾ). ಒಬ್ಬಾತನ ಹೆಸರು: 


ಹ ಜರೆ 


ಬಹುಶಃ ಬ್ರಾಹ್ಮಣರೇ. 


ನ ಬಾಲ ಅಳ್ಳಾಡಿಸಿ 


(ನುಲೆಮು- 066), 


ಇನ್ಕು] 


ಮೂಲಗುಣ್ಣರರ 


೭೩೪೧ 


ಮದರ್‌ (ಮೈವಂ ೦೯೩೬ ೧೯೬-೮ ; 9ನಯ 53), [?) 
ಮೂಲಗುಣ (ನು). ೧. ಪ್ರಾರಂಭದಿಂದ ಇರುವ ಗುಣ: 
ಮೊದಲಿನಿಂದ ಇರುವ ಸ್ವಭಾವ. ಶಿ. [ಜೈನ] ಮುನಿಗಳು 
ಆಚರಿಸಬೇಕಾದ ಇಪ್ಪತ್ತೆಂಟು ಬಗೆಯ ಆಚರಣೆಗಳು : 


ಇರ್ಪ್ಪ 


ತ್ರೆಂಟು  ಮೂಲಗುಣಂಗಳೊಳಮುತ್ತರಗುಣಿಂಗಳೊಳಮುತ್ತರೋತ್ತರಂ 
ನೆಗಃ ನಿ (ಆಂಫ: ೬-36 ನ) ; ಮೂಲಗುಣಮಾದಿ ಸಕಲಗುಣಾಳಿಯೊಳಂ 


ಕಿಡದೆ (ರರ್ಶಾಮ್ಮ- 3-6೭). [ಸಂ: 
ಮೂಲಗುತ್ತಿಗೆ (ನಾ). ಮೊದಲಿನಿಂದ ಪಡೆದಿರುವ ಗುತ್ತಗೆ : ನಾವು 
ಹಾರಿಕಿಯ ಬೊಮ್ಮಣ್ಣಹೆಗ್ಗಡೆಯಿಂದ ಮೂಲಗುತ್ತಿಗೆಯ . , , ಮಾಡಿದ 


ಅಗ್ರಹಾರದ ಮಹಾಜನಂಗಳ ವಿವರ (ಎಳ. ೪೫, ಶೃಂಗೇರಿ. ೩೫-೨೪; 1417). 
(ಇಗುತ್ತಗೆ)] 


[ಮೂಲ | ಗ 
ಮೂಲಗೆ "` ಮೂಲಂಗಿ ` ನೋ. 
ಮೂಲಗೇಣಿ (ನಾ). ಇ ಮೂಲಗುತ್ತಿಗೆ ; ಸೆಟ್ರು ಅವನಿಗೆ ಮೂಲಗೇಣಿಗೆ 

ಮಾರಿ ತಿನ್ನುವ ಅಧಿಕಾರವಿರುವ ಶರ್ತದ 


ಯಷ: 


ಷ್ಟು 


ಮೂಲಗೇಣಿಗೆ ಒಂದು ಎಕ್ರೆ 

ಸ್ಥಳವನ್ನು ಕೊಟ್ಟರು (ಆತಿ. ೩c): 

[ಮೂಲ + ಗೇಣಿ (<ಕೇಣೈ)./ತುಳು. ಮೂಲಗೇಣಿ] 

ಮೂಲಗ್ರಂಥ (ನಾ). ಆಧಾರಗ್ರಂಥ ; ಆಕರಗ್ರಂಥ : ಅನ್ನೆಗಮವ್ಯಕ್ಕ 
ಕಾಲದೊಳೋದಿ ಮಲಸಿದ ವಿಷಮಶಾಸ್ತ್ರದ ಮೂಲಗ್ರಂಥಕ್ಕೆ ವಿವರಣೆ 
ಬರ್ಪವೊಲಿರದವಧಿವಿಬೋಧದೆ ಬರೆ ಮನಕ್ಕೆ ಬಗೆಯೊಳ್‌ ಕಂಡಂ (ಕಾಂಠಿಶಿ- 
೭-೦೪ ವ); ಪರಂಪರಾಗತವಾಗಿ ಬಂದಿರುವ ಲಭ್ಯ ಹಸ್ತಪ್ರತಿಗಳ ಆಧಾರ 
ದಿಂದ ಮೂಲಗ್ರಂಥದ ಎಂದರೆ ಕವಿಯ ಸ್ವಹಸ್ಪಾಕ್ಷರಪ್ರತಿಯ ಸ್ವರೂಪ 

ನಿರ್ಣಯಿಸಿ ಪರಿಷ್ಕಾರ ಮಾಡುವ ಕೆಲಸ ಗ್ರಂಥ 
ಸಂಪಾದನೆ (8ರಶ. 118 ಮುನ್ನಿ) [63] 

ಮೂಲಚ್ಛೇದ (ನಾ). ೧. (ಮರದ) ಬುಡವನ್ನು ಕತ್ತರಿಸುವುದು. 
ಪಿ. (ಆಲಂ) ಪೂರ್ಣವಾಗಿ ನಾಶಮಾಡುವುದು : ಇವರ ಬಲುಹಂತಿರಲಿ 
ಸಾಕಿನ್ನವರ ಕರೆಸು ವಿರೋಧಬಂಧವ್ಯವಪೃತಿಗೆ ಫಲವಿಲ್ಲ ಮೂಲಚ್ಛೀದ 
ಕರ್ಮವಿದು (ಕನ್ಯಾ. ೦೭-೦6). [Xo.] 

ಮೂಲಣ್ಣ (ನಾ): ಒಬ್ಬಾತನ ಹೆಸರು: ಜೋಕಣ್ಣಂ ಮೂಲಣ್ಣಂ% x 
ನ್‌ ಅಭ್ಯನ್ನರ ಸಿದ್ದಿ ಪಡೆದರ್‌ (ಎಕ. ೪111, ಸೊರ೦ಿ. 100-6 1 956). 

ಅಣ್ಣ] 

ಮೂಲತಃ (ಅ)- ಮೊದಲಿನಲ್ಲಿ ; ಪ್ರಾರಂಭದಲ್ಲಿ: ಸಹಜವಾಗಿ ಅವರು 
(ದ್ರಾವಿಡರು) ಮೂಲತಃ ಆಡುತ್ತಿದ್ದ ಭಾಷೆಯು ಭಾರತಕ್ಕೆ ಬರುವ 
ಮನ್ನ ಇದ್ದ ಪ್ರದೇಶದ ಇತರ ಪ್ರದೇಶಗಳೊಡನೆ ಕೆಲವು ರೂಪಸಾಮ್ಮ 
ಗಳನ್ನು ಪಡೆದಿದ್ದಿರಲೇಬೇಕು (ರ್ರಾಎಿ. ೩೦). [ಸಂ. ಮೂಲತಸ್‌] 

ಮೂಲತತ್ವ (ನಂ): ಆಧಾರಭೂತವಾದ ತತ್ತ್ವ ; ಮುಖ್ಯ ತತ್ವ : 
ಪತಿ - ಪಶು - ಪಾಶಗಳೆಂಬ ತತ್ವತ್ರಯಗಳೇ (ತ್ರಿಪದಾರ್ಥಗಳೇ) ಶೈವಾ 
ಗಮದ ಮೂಲತತ್ವಗಳು (೫ರ. ೬); ಸತ್ಯ, ಪ್ರೇಮ, ತ್ಯಾಗ, 
ಅಹಿಂಸೆ... ದಯೆ, ಮಮತೆ ಇವೇ ಮಾನವಧರ್ಮದ ಮೂಲತತ್ವಗಳು 
(ರರ್ಮಸಾ- ೩)- [ಸಂ.] 

ಮೂಲತ್ರಿಕೋಣ (ನಾ). [ಜ್ಯೋತಿ] ಸೂರ್ಯ ಮೊದಲಾದ. ಗ್ರಹಗಳ 
ರಾಶಿರೂಪವಾದ ಗ್ರಹ ; ರವಿಗೆ ಸಿಂಹ. ಚಂದ್ರನಿಗೆ ವೃಷಭ, 
ಕುಜನಿಗೆ ಮೇಷ; ಬುಧನಿಗೆ ಕನ್ಯಾ. ಗುರುವಿಗೆ ಧಃ ಎಸ್ಸ್ಸು ಶುಕ್ರನಿಗೆ 
ತುಲಾ ಮತ್ತು ಶನಿಗೆ ಕುಂಭ - ಇವು ಮೂಲ ಶ್ರಿಕೋಣಗಳು : 
ದಿನಪುದಿಗಳುಚ್ಚಕೇಲಿನೆಯ ಗ್ರಹಂ ನೀಚಮವರ್ಗೆ ಹರಿ ವೃಷಮಜಮಂಗನೆ 
ಧನು ತೊಲೆ ಕುಂಭಮಿವಿಂತಿನಿತುಂ ಮೂಲತ್ರಿಕೋಣಮಕ್ಕುಂ ಕ್ರಮದಿಂ 
(ಶಾಕತಿ, ೦-೪೨): ಸೂರ್ಯಾದಿಗ್ರಹಗಳ ಉಚ್ಚರಾಶಿಗೆ ಏಳನೆಯದು ಆಯಾ 


ವೇನಿರಬಹುದೆಂಬುದನ್ನು 


[ಮೂಲ್ಕ 


ಮೂಲದಂಡಿಗೆ ೭೩೪೨ 


ಗ್ರಹಗಳಿಗೆ ನೀಚರಾಶಿ. ಸಿಂಹ ವೃಷಭ ಮೇಷ ಕನ್ಯಾ ಧನುಸ್ಸು ತುಲಾ 
ಕುಂಭ ಇವು ಕ್ರಮವಾಗಿ ಸೂರ್ಯಾದಿಗ್ರಹಗಳಿಗೆ ಮೂಲತ್ರಿಕೋಣರಾಶಿ 
ಗಳು (೧: ೧೪೨.೮೩0). [ಸಂ.] 

ಮೂಲದಂಡಿಗೆ (ನಾ): ಹಿಂದೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಶಿಕ್ಷಿಸಲು 
ಉಪಯೋಗಿಸುತ್ತಿದ್ದ ಒಂದು ಬಗೆಯ ಸಾಧನ ; ಕೋದಂಡ ; 
ತೂಗುದಂಡಿಗೆ (ಉಕ) : ತಪ್ಪುಮಾಡಿದ ವಿದ್ಯಾರ್ಥಿಯನ್ನು ' ಶಿಕ್ಷಕರು 
ಚೆನ್ನಾಗಿ ದಂಡಿಸುತ್ತಿದ್ದೆರು. ಮೂಲದಂಡಿಗೆ ಹಾಕಿ ಜೋತುಬಿಡುತ್ತಿದ್ದರು 
(ರಂಗರೋ. 0೨9). [ಮೂಲ್ಯ -- ದಂಡಿಗೆ] 

ಮೂಲದಳ (ನಾ). ಮುಖ್ಯಸೈನ್ಯ ; ಮಾಸಲುಪಡೆ : ಕೋವಿದೆಯರೆ 
ಯ್ಹಂದರುತ್ಸವದಿಂದಲಾ ಪರವೆಯೊಡನೆ ' ಪಂಚಾಯುಧನ ಮೂಲದಳ 
ಮಾಡಿದಂತೆ (೩?9ದಫು. ೬-೩೫): "ಮೂಲಬಲ' ಪರಾ. 

[ಸಂ. ಮೂಲದಲ] 

ಮೂಲದೇವರು. (ನಾ). ೧. ಯಾವುದಾದರೊಂದು ಮನೆತನಕ್ಕೆ. 
ಆರಂಭದಿಂದಲೂ ಇರುವ ಅಭಿಮಾನಿದೇವತೆ ; ಗೌಡಸಾರಸ್ವತರ 
* * « ಮೂಲದೇವರುಗಳು ಸ್ಮಾರ್ತಸಂಪ್ರದಾಯದ ದೇವತೆಗಳು (ಹಣುಣ. 
೩ಂ). ೨. 'ದೇವಸ್ಥಾನದಲ್ಲಿ ಅನೂಚಾನವಾಗಿ ಪೂಜಿಸುವ ದೇವರ 
ವಿಗ್ರಹ : ಈ ದೇವಾಲಯದ ಮೂಲದೇವರ ವಿಗ್ರಹ ತುಂಬ ಸುಂದರ 
ವಾಗಿದೆ (69), [ಮೂಲ್ಲ. ದೇವರು (ಆ ದೇವರ್‌)] 

ಮೂಲದ್ರವ್ಯ (ನಾ). ೧. ವ್ಯಾಪಾರ ಮುಂತಾದುವಕ್ಕೆ ಮೊದಲ 
ಬಾರಿ ಹೂಡುವ ಹಣ; ಬಂಡವಾಳ ; ಸಂಪತ್ತಿಯನ್ನು ಹುಟ್ಟಿಸಲಿಕ್ಕೆ 
ಏನಾದರೂ ಮೂಲದ್ರವ್ಯ ಬೇಕು (ಮುಂಬಹಿ- ೩-೩೦). ೨. ಆಧಾರ 
ವಾದ ಮೊದಲನೆಯ ವಸ್ತು ; ಮೂಲವಸ್ತು ; *ಪಿಚ್‌ಬ್ಲೆಂಡ್‌' ಎಂಬ 
ಖನಿಜದಲ್ಲಿ ದೊರೆಯುವ ಒಂದು ಸ್ವಪ್ರಕಾಶ ಮೂಲದ್ರವ್ಯ (ಓಟ. 
ಇಂಕು). [ಸಂ.] 

ಮೂಲದ್ರಾವಿಡ (ನಾ). .ದ್ರಾವಿಡಭಾಷೆಗಳಿಗೆ ಮೂಲವಾಗಿ ಇದ್ದಿರ 
ಬಹುದಾದ ಪ್ರಾಚೀನ -ಭಾಷಾರೂಪ ; ಪೂರ್ವದ್ರಾವಿಡ ; ಮೂಲ 
ದ್ರಾವಿಡಭಾಷೆಯು ಕವಲೊಡೆದು ಅವುಗಳಲ್ಲಿ ಒಂದು ಕವಲು ಕನ್ನಡವೆಂಬ 
ಸ್ವತಂತ್ರಭಾಷೆಯಾಯಿತು (ರಡ. 409) ; ಮೂಲದ್ರಾವಿಡಭಾಷೆಯಲ್ಲಿ 
'ಬ' ಈ ಧ್ವನಿಯಿತ್ತೆಯುದರಲ್ಲಿ ಸಂದೇಹವಿಲ್ಲ (ಬಂ. ೪). Ix.) 

ಮೂಲಧನ (ನಾ). ಎ ಮೂಲದ್ರವ್ಯ ೧: ಲೀಲೆಯ ಲಾಗಕ್ಕಿ ..... 
ಚುದನಮನರ್ಪಿಸುತಿರಲು ತನ್ನ ಮೂಲಧನವೇಸುಂಟದೆಲ್ಲವನೋಛಯಲ್ಲ 
ಚಂದನಕೆ ಸವೆಯಲು (ಫು. ೬-ಂ) ; ಮೊದಲಿನದು ಕಾರ್ಪಾನೆಯ 
ಕಟ್ಟಡ: ಯಂತ್ರ: ಉಪಕರಣಗಳಿಗೆ ಬೇಕಾಗುವ ಮೂಲಧನ (ಐಾಂತ್ರ. ತ 
wee): (ಸ.] 

ಮೂಲಧಾತು (ನಾ). ೧. ಕೀವು; ಲಸಿಕೆ. ೨. [ವಿಜ್ಞಾ] ರಾಸಾಯನಿಕ 
ವಾಗಿ ವಿಭಜಿಸಲು, ಅಸಾಧ್ಯವಾದ ಘಟಕ್ಕ---ದ್ರವ್ಯ : ಅಣು 
ಬಾಂಬಿನಲ್ಲಿ ಯುರೇನಿಯಮ್‌ ಎಂಬ ಮೂಲಧಾತುವಿನ ಪರಮಾಣುವಿನ 
ಒಡೆಯುವಿಕೆಯಿಂದ ದೊರೆಯುವ ಸ್ಫೋಟನಶಕ್ತಿಯು ಅಡಕವಾಗಿದೆ 
(0m. 634) [Xo] 

ಮೂಲನಕ್ಷತ್ರ (ನಾ). [ಜ್ಯೋತಿ] ಒಂದು ನಕ್ಷತ್ರದ ಹೆಸರು ; 
ಸಿತಪಕ್ಷದ ಪಂಚಮಿದಿನಪತಿವಾರಂ ಶುಭದ ಮೂಲನಕ್ಷತ್ರ ದೊಳನ್ನಿತಮಾಗೆ 
ನೆಗಟ್ಟುದೀ : ಮತ್ಯೃತಿ ಜಗದೊಳ್‌ (ಅಂಕಿ. ೬-೬೬) ; ದಿನದೊಳುತ್ತನ್ನ 
ನಾದಂ ಮೂಲನಕ್ಷತ್ರದಿಂದರಿಷ್ಟುಂಶದೊಳ್‌ ಸುಕುಮಾರನು (ಶ್ವಿಜರ್ಮಾ 
36-09} [Xo] 

ಮೂಲನಿವಾಸಿ (ನಾ). ಒಂದು ಪ್ರದೇಶದಲ್ಲಿ ಬೇರೆ ಪ್ರದೇಶದ ಜನರು 
ಬಂದು ನೆಲಸುವುದಕ್ಕೆಂತ ಮೊದಲೇ ಅಲ್ಲಿದ್ದಿರಬಹುದಾದ 


15 


35 


ಬ 


ಮೂಲಬೇರ 


ಜನಾಂಗ ಮತ್ತು ಆ ಜನಾಂಗಕ್ಕೆ .ಸೇರಿದವನು ; ಆದಿವಾಸಿ 
ಮೂಲನಿವಾಸಿಗಳಲ್ಲಿ ಒಬ್ಬನನ್ನು ಕುರಿತು ಬರೆದಿಟ್ಟ ಸಂಗತಿ (ಮುಂದ. 
೫-00) ; ದ್ರಾವಿಡರೂ ಕೂಡ ಭಾರತದ ಮೂಲವಿವಾಸಿಗಳಲ್ಲ (ಗ್ರಾಂ. 
೨೪). [ಸಂ ಮೂಲನಿವಾಸಿನ೯] 

ಮೂಲಪತ್ರ. (ನಾ): (ನಕಲು ಪ್ರತಿಗಳಿಗೆ ಆಧಾರವಾದ) ಮೊದಲನೆಯ 
ಪ್ರತಿ; ಪಡಿಪತ್ರವಲ್ಲದ ಅಸಲುಪತ್ರ : ನಡೆ' ನಿನ್ನ ಮೂಲಪತ್ರ 
ವನೆನಗೆ ತೋಜು (ಸಂರ. ೯೬): ಪಟ್‌ದೊಡೇನಾಯ್ತು ಪತ್ರವನೆಮ್ಮ 
ಸತಿ ಮುನ್ನಲಣುದಿರ್ದು ಮೂಲಪತ್ರಗಳನು ಪೊಜಗಣ ಶಿವಭವನದೆ 
ಬೈತಿಟ್ಟಳೆಂದುಪೆ (ರುತ. 00-0}, [ಸಂ.] 

ಮೂಲಪಾಠ: (ನಾ). ಕವಿಯೇ ರಚನೆಮಾಡಿದ ಕೃತಿಯ ಲಿಖಿತಭಾಗ ; 
ಗ್ರರಿಥದ ಪ್ರತಿಗಳಲ್ಲಿ ದೊರಕುವ ಅತಿ ಪ್ರಾಚೀನವಾದ ಪಾಠ; 
ಕೆಲವು ಸಂದರ್ಭಗಳಲ್ಲಿ ಕವಿಯ ಮೂಲಪಾಶವೇನಿರಬಹುದೆಬುದನ, 
ಊಹಿಸುವುದಕ್ಕಿ ಆಗದಂತೆ ಇರುತ್ತದೆ. (ಕನ್ನಸಂ- ೨೦೬). [ಸಂ.] 

ಮೂಲಪುರುಷ (ನಾ). (ವಂಶ ಅಥವಾ ಕುಲವ) ಮೊದಲನೆಯ ವ್ಯಕ್ತಿ; 
ಮೊದಲಿಗ: ಸಂತತಿಯಿಲ್ಲದ ಕುಲಗಳ ಸಂಪತ್ತುಗಳು ಮೂಲಪುರುಷರ 
ಆವಸಾನದಲ್ಲಿ ಅನ್ಕರನ್ನು ಸೇರುವುವು (ಕಂತ. ಊ-೭) ; ಕಳಲೆಯ 
ವಂಶಕ್ಕೆ ಇವನೇ ಮೂಲಪುರುಷನಾದನು (ಳವೈ. ೪, ಶ್ರಸ್ತಾನನಿ): [ಸಂ.] 

ಮೂಲಪ್ರಕೃತಿ (ನಾ). [ವೇದಾಂತ] ಜಗತ್ತಿನ ಸೃಷ್ಟಿಕಾರ್ಯಕ್ಕೆ 
ಮೂಲಕಾರಣವಾದ (ತ್ರಿಗುಣಾತ್ಮಕವಾದ) ಪ್ರಕೃತಿ; ಬುದ 
ಕ್ಕೊಂದು ಹೆಚ್ಚು ಕಡಮೆಯಾಗದಂತೆ ಸಮಾನವಾದ-ಸತ್ತ್ವರಜಸ್ವಮಸ್ಸೆಂಬ 
ಮೂರುಗುಣಗಳುಳ್ಳ ದ್ರವ್ಯವು ಮೂಲಪ್ರಕೃತಿಯೆನಿಸಿಕೊಳ್ಳುವುದು 
(35 8: ೬) ; ಪ್ರಕೃತಿಯಲ್ಲಿ ವಿಶ್ರಾಂತಿಯಾದರೆ ಆದೇ ಮೂಲಪೃಕ್ಕತಿ 
(boon: 32) [ಸಂ.] 

ಮೂಲಪ್ರತಿ (ನಾ). ೧. ಕವಿಯು ಬರೆದ ಸ್ವಹಸ್ತಾಕ್ಷರ ಪ್ರತಿ. 
೨. ನಕಲಿಗೆ ಆಧಾರವಾದ ಪ್ರತಿ; `ಅಸಲುಪ್ರತಿ ಮಾತೃಕೆ: 
ಕಳಲೆ ರಂಗಸ್ವಾಮಿಅಯ್ಯಂಗಾರ್ಯರ ಮೂಲಪ್ರತಿಯಿಂದ ಈ ಗ್ರಂಥವು 
ಬರೆಯಲ್ಪಟ್ಟಿದೆ (ಸಳಕ್ಕೆ- ೪, ಶ್ರತ್ತಾಕ); ಈ ತಪ್ಪುಗಳಿಂದಾಗಿ ಮೂಲ 
ಪ್ರತಿಯ ಪಾಠ ನಕಲಿನಲ್ಲಿ ಹಲವು ಕಡೆ ಕೆಟ್ಟುಹೋಗುತ್ತದೆ (ಕನ್ನತಂ. ೩೬): 

[Ao] 

ಮೂಲಬಂಧ (ನಾ). [ಯೋಗ] ಹಠಯೋಗದ ಮೂಲಬಂಧ. 
ಉಡ್ಕಾಣಬಂಧ ಮತ್ತು ಜಾಲಂಧರೆಬಂಧ ಎಂಬ ಮೂರು 
ಬಂಧಗಳಲ್ಲಿ . ಒಂದು; ಅನಿಲ ನಿರೋಧನದಿಂದಾಧಾರವಾದಪಾನ 
ದಿನಪಶಿಯನು ಹೃದಯದ ಶಶಿಯೆನಿಸುವ ಪ್ರಾಣದೊಡನೆ ಕೂಡಿ ನಡು 
ನಾಡಿಗನುಗೂಡಲದೆ ಮೂಲಬಂಧವು (ಕೈನಲ್ಲಿ. ೩-೦೫-೦) ; ಮೂಲಬಂಧ 
ಉಡ್ಕಾಣಬಂಧ ಜಾಲಂಧರಬಂಧವೆಂಬ ಬಂಧತ್ರಯಂಗಳುಂ (ose. 04). 

[ಸಂ.] 

ಮೂಲಬಲ (ನಾ). ಯಾವುದುದರೂ ತುರ್ತು ಸಂದರ್ಭಗಳಿಗಾಗಿ 
ಸದಾ ಸಜ್ಜುಗೊಳಿಸಿರುವ ಸ್ಥೆ ಕೈನ್ಯ ; ಮಾಸಲುಪಡೆ ; ಮುಖ್ಯಸೈನ್ಯ : 
ಮೂಲಬಲಮಿಲ್ಲದ ತುಟಾಲಸಂದನಂತೆ ಬಿಲ್ಲೊಳ್ಳೊಟ್ಟನಾಗಿ (ಣಂ್ಯ. 
೪-೩೦ ವ); ಕಾಳರಕ್ಕಸನ ಕವಿದು ಹಳಚ್ರು ಮೂಲಬಲ. ಮುನ್ನೂಜು 
ಪದ್ಮವ ಭುಳಲೋಚನನಂತೆ ಲಯಿಸಿದನಂದು ರಘುರುಯ (14. ೩೩ 
ಕ90) ; ರಾವಣನ ಮೂಲಬಲ ಕಂಡು ಕಪಿಸೇನೆ ಆವಾಗಲೆ. ಬೆದಟ್‌ ಓಡಿದವು 
(ಫ್ರರಂದ" ೪-0೪೯-0): [ಸಂ] 

ಮೂಲಬೇರ (ನಾ). ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಾಸ್ತ್ರೋಕ್ತವಾಗಿ 
ಪ್ರತಿಷ್ಠೆ ಮಾಡಿರುವ ಮೊದಲ ದೇವವಿಗ್ರಹ ; ಮೂಲಪ್ರತಿಮೆ : 
ಇದರೆ ಮಧ್ಯದಲ್ಲಿ ಪಿಂಡಿಕೆಯನ್ನಿಟ್ಟು ಅದರ ಮೇಲೆ ಪ್ರಭಾವಳಿ, 


ಸ್ಯ 


ಮೂಲಭದ್ರಿಕೆ 


ಲತಾತೋರಣ, ಕೀರ್ತಿಮುಖಗಳ ಮಧ್ಯೆ ಮೂಲಬೇರವನ್ನು , ಸ್ಮಾಪಿಸಿರು 
ವರು (ಹೂಡ್ಗುಣ. ೦). [ಮೂಲ ಬೇರ್ಕ. / ತವಾ. ಮೂಲಪವೇರಮ್‌] 
ಮೂಲಭದ್ರಿಕೆ (ನಾ). ಮೂಲಮಂತ್ರಾಕ್ಷರ ಮತ್ತು ಅವುಗಳನ್ನು 
ಒಳಗೊಂಡ ತಾಯಿತಿ : * ಸವಹಕ್ಷರಳಮಿವು ಕ್ರಮದಿಂದ ಪಲ್ಲಟಿಸೆ 
ಮೂಲಭದ್ರಿಕೆಯಕ್ಕು ” (ಮುಂಗಣ. ೦0೩-೫). [ಸಂ.] 
ಮೂಲಭಾಹೆ (ನಾ). ಯಾವುದೇ ಭಾಷೆಯ ಮೂಲಸ್ವರೂಪವನ್ನು 
ಹೊಂದಿರುವ ಭಾಷೆ ; ಅತಿ ಪ್ರಾಚೀನ ರೂಪದ ಭಾಷೆ: ಕನ್ನಡ 
ತೆಲುಗು ತಮಿಳು . .. ಬಡಗ ಮೊದಲಾದ ಭಾಷೆಗಳಿಗೆ ಪರಸ್ಪರ ಇರುವ 
ಹೋಲಿಕೆಯನ್ನು ನೋಡಿದರೆ ಈ ಭಾಷೆಗಳೆಲ್ಲವೂ ಒಂದೇ ಮೂಲಭಾಷೆ 
ಯಿಂದ ಹುಟ್ಟಿರಬೇಕೆಂದು ಗೊತ್ತಾಗುತ್ತದೆ (ಕೃ88- ೩೦೬) ; ಇದೇ ಕುಲಕ್ಕೆ 
ಆಧುನಿಕಕಾಲದಲ್ಲಿ ಇಂಗ್ಲೀಷ" . . . ಗುಜರಾತಿ ಭಾಷೆಗಳು ಸೇರುತ್ತವೆ. 
ಇವುಗಳನ್ನು ಮೂಲಭಾಖೆಗಳೆಂದು ಕರೆಯಬಹುದು (ಫಾರರ- ೪೫೬). 
[ಸಂ. ಮೂಲಭಾಷಾ] 
ಮೂಲಭೂತ (ಗು). ಪ್ರಧಾನವಾದ ; ಮೊತ್ತಮೊದಲಿನ ; ಜನತೆಯ 
ಮೂಲಭೂತ ಹಕ್ಕುಗಳಿಗಾಗಿ . . , ಹೊಡೆದಾಡಿದ ಆ ನಾಯಕರಿಗೆ ಶಾವು 
ಎಷ್ಟು ಖಯಣಿಗಳೋ. ಮುಂದಿನ ಪೀಳಿಗೆಯವರು ತಿಳಿದುಕೊಳ್ಳುವುದು 
ಒಳ್ಳೆಯದು (ಸಂಗೀತ. ಅರುಣ). [ಸಂ.] 
ಮೂಲಮಂತ್ರ (ನಾ). ೧. "ಓಂ' ಎಂಬ ಮಂತ್ರಾಕ್ಷರ ; ಪ್ರಣವ. ೨. 
ಬೇಳೆ ಬೇರೆ ದರ್ಶನಗಳ ಬೆಳವಣಿಗೆಗೆ ಆಧಾರವಾದ ವೇದಮಂತ್ರ. 
೩. ಮುಖ್ಯವಾದ" ಮಂತ್ರ; ಪ್ರಧಾನವಾದ ಮಂತ್ರ: ಹರನ 
ದಾನಾಭಯಕರಂಗಳ ಪರಿಯೊಳತಿದಾನಾಭಯಪ್ರ ದಭರಿತಮಾಗಿಯು ಮೂಲ 
ಮಂತ್ರೆಂಗಳ ' ವಿಭಾತಿಯಲಿ (ಬಸಫ್ಟ. ೩5-೫೩); ವರಮೂಲಮಂತ್ರವನು 
ಗುರುವು ಬೋಧಿಸಲಾಗ ಹರುಷದಿಂ ಶಿಷ್ಯಂಗೆ ಜ್ಞಾನ ಪಲ್ಲವಿಸಲೈ (ಬ್ರಾಣ. 
೬p (ಸಂ.] 
ಮೂಲಮಾನ (ನಾ). ಮುಖ್ಯವಾದ ಅಳತೆಗೋಲು : ಆದರ್ಶಗಳನ್ನು, 
ಅವುಗಳ ಮಟ್ಟವನ್ನು ಸೂಚಿಸಬಲ್ಲ ಒಂದು ಮೂಲಮಾನ ಬೇಕು (ಶಿಕ್ಕರ- 
೬3): ಇದನ್ನು ಮೂಲಮಾನವನ್ನಾಗಿ ಮಾಡಿಕೊಂಡು ಕವಿಗಳನ್ನು. ಕಾವ್ಶ 
ಗಳನ್ನು ಪರಿಶೀಲಿಸಲು ಹೊರಟಿರುವುದರಿಂದ ಇದು ಎಷ್ಟರ ಮಟ್ಟಿಗೆ 
ಆಧುನಿಕ ವಿಮರ್ಶೆಯ ವಿಧಾನವಾಗಲು ಸಾಧ್ಯ (ಸ%ರಸ 1. ಶೊರಂ ಮಾತು). 
[ಸಂ.] 
ಮೂಲರಸ (ನಾ). [ಕಾವ್ಯವಿಕಾ] ನವರಸಗಳಲ್ಲಿ ಮುಖ್ಯವಾದ ರನ: 
ಭರತನ ನಾಟ್ಯಶಾಸ್ತ್ರದಲ್ಲಿ (೪1, ೩೯-೪೧) ಶೃಂಗಾರ, ರೌದ್ರವೀರ, ಬೀಭತ್ಸ 
ಇವು ನಾಲ್ಕೂ ಮೂಲರಸಗಳೆಂದೂ . . . ಹೇಳಿವೆ (*08- 300). [ಸಂ.] 
ಮೂಲರೋಗ (ನಾ). ಗುದದ್ವಾರದ ರೋಗ ; ಮೊಳೆರೋಗ: ಆ 
೬ ಅತಿಸಾರ ಮೂಲರೋಗ.- ಕಾಮಾಲೆ 
ಕೊಡಸಿನೆಲೆಯ ಗುಣ; -_- ಇದರಲ್ಲಿ 
- ಮೂಲರೋಗ, ಭಗಂದರರೋಗ ಇವೇ 
-ಹೋಗಲಾಡಿಸಿ . . . ಸಮಸ್ತ ತಿಮಿರಗಳನ್ನೂ 
[೫ಂ.] 


ಮುಖ್ಯವಾದವುಗಳನ್ನು 
ನಾಶಮಾಡುವುದು (ಕನ್ನಿ. ೪6). 
ಮೂಲವರ್ಣ (ಸಾ). ಇತರ ಬಣ್ಣಗಳಿಗೆ ಮೂಲಾಧಾರವಾದ ಬಣ್ಣ 
ಮುಖ್ಯ ಬಣ್ಣ: ಮುದ್ರಣ ಬಣ್ಣಗಳಲ್ಲಿ ಹಳದಿ, ಕೆಂಪು ಮತ್ತು 
ಬಣ್ಣಗಳು ಮೂಲಬರ್ಣ (primary)ಗಳು. 
ಕಪ್ಪು (ಅಥವಾ ಕಂದು) ಬಣ್ಣವಾಗುತ್ತದೆ (ಮುತ್ತ ೬). 


ನೀಲ 
ಈ. ಮೂರನ್ನು ಸೇರಿಸಿದರೆ 
[ಸಂ.. 
ಮೂಲವಸ್ತು (ನಾ). ರ ಆದಿದ್ರವ್ಯರೂಪವಾದ ಪರಮಾತ್ಮ ತತ್ತ್ವ ; p 

ಮೂಲತತ್ತ್ವ: ಸ್ವಯಂಭುವಳಿದು ಶೂನ್ಯವಾಯಿತ್ತು ಮೂಲವಸ್ತು ವೆಂದು 


ಶ್ವ: ಸ್ವೇ 
ಬೇಜುಂಟೇ ತಾನಲ್ಲದೆ' (1ರ್ಕೇನ- ೦66-೩೩೬ಟ- ೨. ಮೂಲಧಾತು ೨: 


೭೩೪೩ 


ಮೂಲಸ್ಥಾನ 


ಪ್ರತಿಯೊಂದು ಮೂಲವಸ್ತು (೫16mಗ)ವೊ ಅತಿಶಾಖವೇರಿರುವಾಗ ತನ್ನೆ 
ವಿಶೇಷವಾದ ಕಿರಣಗಳನ್ನು ಬೀರುತ್ತದೆ (ಕರಿ: 0೪ 900), ಬೇರೆ 
ಬೇರೆ ಮೂಲವಸ್ತು(£॥೫೦೫೩ುಗಳ ರೋಹಿತಗಳ ಪಟ್ಟಿಗಳನ್ನು ಹೋಲಿಸಿ 
ನೋಡಿದರೆ ಒಂದೊಂದೂ ಬೇರೆಯಾಗಿರುವುದು ಕಂಡುಬರುವುದು ($980. 


300). `([ಸ0.] 
ಮೂಲವಿಗ್ರಹ (ನಂ): ಇಮೂೂಲಬೇರ ; “ಅಚಲ” ಪ್ರತಿಮೆಗಳಿಗೆ “ಮೂಲ 
ವಿಗ್ರಹ”ವೆಂದೂ ಹೆಸರು (ಗಾರರ. ೦೫೨). [ಸಂ] 
ಮೂಲವೀಸ " ಮೂಲೆವೀಸ 'ನೋ- 
ಮೂಲವ್ಯಾಧಿ (ನಾ). ಇ ಮೂಲರೋಗ : “ಅರ್ಶಃ, ಗುದಕೀಲಕ॥-- 
ಈ ೨ ಮೂಲವ್ಯಾಧಿ” (ಕರಡು. ೪೯-930) ; ಪೆಡೆತಲೆ ಮಿಗೆ ನೋಗುರಿ 
- ಮೂಲವ್ಯಾಧಿಯುಮಡಸುಗುಮಿಂತಿನಿತೆ.. ಜೂದಿನಿಂದಪ್ಪ ಫಲಂ 


(ಸಮಶ- ೬-ಇಂ್ಟ್ರ ಎತ್ತುನಾಲಿಗೆ:- ಈ ಸೊಪ್ಪಂ ಅಕ್ಕಿಯಲ್ಲಿ ಹಿಟ್ಟುಕುಟ್ಟೆ 
ಸಪ್ಪೆರೊಟ್ಟಿ ತಟ್ಟಿ ತುಪ್ಪದಿಂದ ಮೆಲ್ಲಲು ಮೂಲವ್ಯಾಧಿ' ಮಾಣ್ಣುಂ 
(ಏಿವೈವ- &)- [ಸಂ,] 
ಮೂಲಶಬ್ದ (ನಾ)- [ವ್ಯಾ 5] ಪ್ರತ್ಯಯ ಮೊದಲಾದುವು ಇನ್ನೂ 
ಸೇರದಿರುವ ಶಬ್ದ ; ದೇಶ್ಯಶಬ್ಬ ಗಳನ್ನು ಮೂಲಶಬ್ಧಗಳು, ನಿನ್ನ 
(Derivative) ಶು ಗಳು ಮಾಸಶಬ ಗಳು ಎಂದು ಮೂರು ಪಂಗಡ 
ಗಳಾಗಿ ವಿಭಾಗಿಸಬಹುದಂ (489. 0೪)- [ಸಂ.] 
ಮೂಲಶಿಕ್ಷಣ (ನಾ): ಮುಂದಿನ ವಿದ್ಯಾಭ್ಯಾಸಕ್ಕೆ ಅತ್ಯಗತ್ಯವಾಗಿ 
ಬೇಕಾಗುವ ಆರಂಭದ ಶಿಕ್ಷಣ ; ಮೂಲಾಧಾರವಾದ ಎದಾ ಫ್ಯಾ ಸಃ 
ಮಕ್ಕಳು ಜನ್ಮತಃ ಪಡೆದುಕೊಂಡು ಬಂದಿರುವ ವಿಧಾಯಕಶಕ್ತಿ ಗಳು ಆಸೇ 
ಕಥೆಯನ್ನು ಹೇಳುವಾಗ ಪ್ರಕಟವಾಗುವುವು. ಮೂಲಶಿಕ್ಷಣದಲ್ಲಿ ಇದಕ್ಕೆ 
ಆತ್ಮಪ್ರಕಾಶನವೆಂದು ' ಹೇಳುವುದುಂಟು (14. ೪) ; ಪಾಕಶಂಸ್ಕ್ರವನ್ನು 
ಮೂಲಶಿಕ್ಷಣದಲ್ಲಿ ಸೇರಿಸಬಹುದು (ಕನಕ. ೬೫)- p ಇದು ಇಂಗ್ಲಿಷಿನ 
"೫೩810 Education’ ಎಂಬುದರ ಅನುವಾದ. [ಂ. 
ಮೂಲಸಂಘ (ನಾ). [ಜೈನ] ದಿಗಂಬರಪಂಥದ ಪಾ ಿಚೀನವಾದ ಒಂದು 
ಸಂಘದ ಹೆಸರು : ಸ್ವಸ್ತಿಶ್ರೀ ಮೂಲಸಂಘದೇಶಿಯಗಣ ಪೊಸ್ತಳಗಚ್ಛದ 
ಕೊಣ್ಣಕುನ್ಹಾ ನ್ವಯ ಕೊಲ್ಲಾಪುರದ ಪ್ರ ಶೈತಿಬದ್ಧ | ದ. ಶ್ರೀಮಾಘ 
ನಂದಿ ಸಿದ್ಧಾನ್ಹದೇವರ ಶಿಷ್ಕರು (ಎಕ. 11 (೫). 1೨೬-೦ ; 29ನೆಯ ತಳ). 
[3] 
ಮೂಲಸ್ತಂಭ (ನಾ). ಪ್ರಮುಖವಾದ ಅವಲಂಬನೆ ; ಆಧಾರಸ್ತಂಭ ; 
ಬಲದೇವ. ವಾಸುದೇವರ್‌ . . . ಶೌರ್ಯಮೂಲಸ್ತಂಭದಂತೆಯುಂ ಸಾಹಸ 
ದ್ರವಿಣಸಾಧನದಂತೆಯುಂ . . . ಸುಖಮಿರ್ಪನ್ನೆಗೆಂ (ಕಾತಿಫ್ರ- ೦-೮೦ ನ)- 
[ಸಂ.] 
ಮೂಲಸ್ಕ (ನಾ). ಪರಂಪರೆಯಿಂದ ಬಂದ ಯಾವುದಾದರೂ ಅಧಿಕಾರ 
ಸ್ಥಾನದಲ್ಲಿರುವ ವ್ಯಕ್ತಿ: ಶೀಮತು 'ಮಾಣಿಕ್ಕವೊಳಲ ಮೂಲಸ್ಕ 
ಚನ್ಹಕಕೋಜನೆ ಸುಪುತ್ರಂ ಪರವಾದಿಮಲ್ಲೋಜಂ (ಬಕ. ೪1 (೫), ಕೃಷ್ಣರಾ- 
0೬-03 ; 1657): [ಸಂ.] 
ಮೂಲಸ್ಥಾನ (ನಾ). ೧. ಹುಟ್ಟುವ ನೆಲೆ ; ಉತ್ಪತ್ತಿಸ್ಮಾನ ; ಉಗಮ 
ಸ್ಥಳ : ವಿಭವದ ಮೂಲಸ್ಥಾನಮೆನಿಸಲಿದು ಕಾಮದೇವನಾಸ್ಕಾನಮೆನಿಸಲ್‌ 
* ಸಮೆದತ್ತು ವಿವಾಹ ಗೇಹಂ (60ಶ- 9-40 6ಗಳ)- ೨. ದೇವಾಲಯ 
ದಲ್ಲಿ ಮೂಲವಿಗ್ರಹವನ್ನು ಇಟ್ಟಿರುವ ಒಳಭಾಗ ; ಗರ್ಭಗುಡಿ ; 
ಗರ್ಭಗೃ' ಹ; ತಾವು: ಮಾಡಿಸಿದ ಶಿವಾಲಯದ ಮೂಲಸ್ಥಾನದ 
ಶ್ರೀಸೋಮೇಶ್ವರದೇವರ್ಗ್ಗೆ ೫ ತಮ್ಮ ಪ್ರಭುತ್ವದ ದೋಣಿಯಿಂ . 
[ಶ]ಕ್ಕೆ ಬಂದ ಮುತ್ತೆರಯ್ವತ್ತೆ ತ್ತೇಳಿಜಗೊಳಗೊ (su. ಹಸ, Ar WS 
ದೇವತಾಮೂರ್ತಿಗಳು ಮೂಲಸಾ, ನದಲ್ಲಿ (ಗರ್ಭಗೃಹದಲ್ಲಿ) ಶಿಲಾಮೂರ್ತಿ 


ಮೂಲಸ್ಕಾಪಕ 


ಗಳಾಗಿ ಉಪಾಸನೆಯ ಪ್ರಯೋಗ ವಿಧಾನಗಳಿಂದ ದೇವತಾ ಶಕ್ತಿಸಂಪಾದನೆ. 
ಹಾಗೊ ಸಂರಕ್ಷಣೆಯ ಕೇಂದ್ರವಾಗಿದೆ (ಇರ. 60). ೩. ಮುಖ್ಯವಾದ 
ಸ್ಥಳ ; ಕೇಂದ್ರ; ಪ್ರಮುಜಕ್ಷೇತ್ರ: ಕೃತಯುಗದ 
ಕೇ[ದಾ]ರವೆಬ ಮೂಲಸ್ಥಾನ ತ್ರೇತಾಯುಗದಲ್ಲಿ ವಾರಣಾಸಿಯೆಂಬ ಮೂಲ 
ಸ್ಥಾನ ದ್ವಾಪರದಲ್ಲಿ ವಿರೂಪಾಕ್ಷನೆಂಬ ಮೂಲಸ್ಥಾನ ಕಲಿಯುಗದಲ್ಲಿ ಪರ್ವತ 
ವೆಂಬ ಮೂಲಸ್ಥಾನ (೩ನ, ೩೪). ೪, ಹುಟ್ಟೂರು: ಜನ್ಮಸ್ಥಳ: 
ಸ್ಮಾನಿಕರು ಶೃಂಗೇರಿಮುಠದ ಶಿಷ್ಕರೆಂದೂ ಸುಬ್ರಹ್ಮಣ್ಮವು ಇವರ ಮೂಲ 
ಸ್ಮಾನವೆಂದೂ ಖಚಿತವಾಗುತ್ತದೆ (ತುಳುತಾ. ೦೧೬). ೫. ತಳಹದಿ; 
ಬುನಾಧಿ ; ಆಧಾರ. ೬. ಪರತತ್ವ ನ ಪರಬ್ರಹ್ಮ. ೭ ಗಾಳಿ; 
ವಾಯು. [ಸಂ.) 

ಮೂಲಸ್ಥಾಪಕ (ನಾ): ಸಂಘ, ಸಂಸ್ಥೆ, ಮೆತ, ಸಿದ್ಧಾಂತ ಮೊದಲಾ 
ದುವುಗಳನ್ನು ಸ್ಮಾಪನೆಮಾಡಿದವನು ; ಆದ್ಯಪ್ರವರ್ತಕ ; ಈ 
ಅನಾಥಾಶ್ರಮದ 'ಮೂಲಸ್ಸಾ. ಪಕರು ಬಹಳ ಉದಾರಿಗಳು (ಕೂ9)- [ಸಂ.] 

ಮೂಲಜ್ಲಾತೆ (ನಾ). [ವೇದಾಂತ] ಪ್ರಪಂಚದ ಪೂರ್ವಸ್ಥಿತಿ ; 
ಪ್ರಕೃತಿ : ಪ್ರಕೃತಿಯೆಂದರೆ ಮೂಲುಜ್ಞಾ; ನ, ಮಾಯ್ಕೆ ಅವಿದ್ಯೆ 
ಮೊದಲಾದ ಶಬ್ದಗಳಿಂದ ಹೇಳಲ್ಪಡುವ ಪ್ರಪಂಚದ ಪೂರ್ವಸ್ಥಿತಿ 
(woo: 09): [ಸಂ.] 

ಮೂಲಾಣು (ನಾ). ಗುಪ್ಪಪ್ಪಪ್ಪೀಯ ಸನ, ಗಳಲ್ಲಿ ಪ್ರತ್ಯೇಕ ಹೊಂದಿ, 
ಸ್ವತಂತ್ರವಾಗಿ ಬೆಳೆಯಬಲ್ಲ ಒಂದು ಕಣ ; ಬೀಜಕಣ : ನಿರ್ಲಿಂಗ 
ರೀತಿಯ ವಂಶಾಭಿವೃದ್ಧಿಯಲ್ಲಿ ನೈಪುಣ್ಯ ಪಡೆದ ಜೀವಕಣಗಳು ಉತ್ಪತ್ತಿ 
ಯಾಗುತ್ತವೆ. ಇವುಗಳನ್ನು ಮೂಲಾಣು ಅಥವಾ ಬೀಜಕಣ (spores) 
ಎಂದು ಕರೆಯುತ್ತಾರೆ (14೫. ೪); ಮೂಲುಣು (spores) nN 
ಚದುರಿ ಮೊಳೆತು ಕಾಲಂಗುಲಕ್ಕೆ ಮಾರದ ಹಸುರುಬಣ್ಣದ ಹೃದಯಾಕಾರದ 
ಪೊರೆಗಳಾಗುತ್ತವೆ. (ಹಸುಕೂ- ೦0). [xo.] 

ಮೂಲಾಧಾರ (ನಾ). ೧ ಮುಖ್ಯವಾದ ಅವಲಂಬನೆ, - ಆಸರೆ. 
ವಿ. ಪ್ರಮುಖವಾದ ಅಸ್ತಿವಾರ- ೩. ಹೊಕ್ಕುಳು ; ನಾಭಿ. ೪. 
[ಯೋಗ] ದೇಹದ, ಸಕಲನಾಡಿಗಳಿಗೂ ಮೂಲಸ್ಥಾನವೆಂದು 
ಭಾವಿಸಲಾದ ಗುಹ್ಮಸ್ಥಾನ ಮತ್ತು ಜನನೇಂದ್ರಿಯಗಳ ಮಧ್ಯದ 
ಎರಡು ಅಂಗುಲಗಳ ಪ್ರದೇಶ, -. ನಾಡೀಚಕ್ರ ; ಷಟ್ಟಕ್ರಗಳಲ್ಲಿ 
ಒಂದು : ಮೂಲಾಧಾರ [ಣಣಂ: ಮತ್ತಮಾಧಾರ] ಸ್ವಾಧಿಷ್ಠಾನ 
ಮಣಿಪೂರಕ ಅನಾಹತ ವಿಶುದ್ಧಿ ಆಗ್ನೇಯವೆಂಬ ಪಟ್ಟಕ್ರಂಗಳುಂ (೧ರ. 
09): ' ಮೂಲಾಧಾರದ ಚಕ್ರದಲ್ಲಿ ಲಿಂಗರೂಪದಿಂದಿರುವ ಪರಬ್ರ A 
ನನ್ನು ಶಕ್ತಿಯಂ ಸರ್ಪರೂಪದಿಂದ ಕುಂಡಲಿನಿಯೆಂಬ ಹೆಸರಿನಲ್ಲಿ ಸುತ್ತಿ 
ಮಲಗಿರುವಳೆಂದೂ . . , ಶಕ್ತಿಪಂಥ ಪ್ರತಿಪಾದಿಸುತ್ತದೆ (ಭಕರ. ೩೦೬). 

[ಸಂ.] 

ಮೂಲಾನಕ್ಷತ್ರ (ನಾ)- ಇ. ಮೂಲುನಕ್ಷತ್ರ: ಮೂಲ... ಮೂಲಾ 
ನಕ್ಷತ್ರಕೆ ಪೆಸರು (ಉತ್ಕರ- 6-0) ; ಸಾವಿತ್ರಮ್ಮನವರು ಮೂಲಾನಕ್ಷತ್ರದ 
ಹುಡುಗಿ ಆಗುವುದಿಲ್ಲವೆಂದೇ ಸಾಧಿಸಿಬಿಟ್ಟರು (ನೂಕ, 0೩). 

[ p ಇದು ' ಮೂಲನಕ್ಷತ್ರ ' ಎಂಬ ಶಬ್ದದ ತಪ್ಪುಬಳಕೆ ] 

ಮೂಲಾರ್ಥ (ನಾ). ಶಬ್ದದ ಮೊದಲನೆಯ ಅರ್ಥ ; ಅನೇಕ ವೇಳಿ 
ಶಬ್ದಗಳಿಗೆ ಇರುವ ಮೂಲುರ್ಥವೇ ಇಲ್ಲದೆ ಹೋಗಿ ಹೀನಾರ್ಥ ಪ್ರಾಪ್ತ 
ವಾಗಬಹುದು (ಊಂ). [ಸಂ.] 

ಮೂಲಿ. (ಗು)- ೧. ಬೇರಿನಿಂದ ಬೆಳೆಯುವ. ೨. ಕಾಯಂ ಹಕ್ಕಿರುವ: 
ಭೊಮಿ ಮನೆಗಳಸು. ಸಸಿ ಬಳಿ ಬಾಳೆ ನೆಡಿಸಿ ಗೈಸಿ ರೂಪ ಮಾಡಿಸಿ ಮೂಲಿ 
ವಕುಲಗಳ ಕೈಯ ಕಾಲಕಾಲಂಪ್ರತಿಯಲು ತೆರೆಸಿಕೊಂಡು ಬಹರಿ [COR 
988, ೪3-30 ; 167): (ನಾ). ೩. ಕಾಯಂ ಹಕ್ಕಿರುವ ಸಾಗುವಳಿ 


೭೩೪೪ 


10 


15 


ಮೂಲಿಗಮಾನ್ಯ 


ಭೂಮಿ, - ಜಮಾನು : (Hom. ox). 9. (?) : ಆರು[ವೊ] 
ಬ್ಬರು ಮೂಲಿ ಮಾಡಿದಡೆ (3332-0638, ಫುಭಿಗಳೂರು. 9೩೦-೦೯ ; 2297). 
[ ಸಂ. ಮೂಲಿನ್‌. / ತುಳು. ಮೂಲಿ ] 

ಮೂಲ್ಕಿ (ನಾ). ಒಂದು ಬಗೆಯ ಸಸ್ಯ; "'ಮೂಲಿಯನೆ ಹಣ್ಣೆ `' 
(ತುಂಗ. ೪೫-೪). ಅಣ್ಣೆ,' ಹೋ. [?] 

ಮೂಲಿಕ (ಗು). ೧. ಮೂಲದ ; ಮೊತ್ತಮೊದಲಿನ. ೨. ಮುಖ್ಯ 
ವಾದ ; ಪ್ರಮುಖವಾದ. ೩. ಬೇರು, ಗೆಡ್ಡೆ ಇತ್ಯಾದಿಗಳನ್ನು 
ಆಹಾರವನ್ನಾಗಿ ಸೇವಿಸುವ. (ನಾ). ೪. ಯಹಿ; ಮುನಿ. [ಸಂ,] 

ಮೂಲಿಕಾಸಿದ್ದಿ (ನಾ). ಅರುವತ್ತುನಾಲ್ಕು ಕುಶಲವಿದೈೆಗಳಲ್ಲಿ ಒಂದು; 
ವನಸ್ಪತಿಯೆ ಉಪೆಯೋಗದ ಬಗೆಗೆ ಇರುವ ನಿಪುಣತೆ : "ಅಕ್ಷರ ಲ್ಕ 
* * * ಮೂಲಿಕಾಸಿದ್ದಿ, . , ಮಂತ್ರತಂತ್ರ ಶ್ರಸಿದ್ಧಿ ಇವೆಲ್ಲವ ಕಲಿತಡೇನೋ 
ಚೌಷಷ್ಟಿವಿದ್ಯಾಳಳುವಿದನೆನಿಸಿಕೊಂಬನಲ್ಲದೆ ಲಿಂಗವಂತನೆನಿಸಿಕೊಂಬುದಿಲ್ಲ 
(ಮತಿಮ, ೬೦) - [ಸಂ.]. 

ಮೂಲಿಕೆ (ನಾ).. ೧. ಬೇರು; ಮೂಲ. ೨. ಔಷಧವಾಗಿ ಉಪ 
ಯೋಗಿಸುವ ಬೇರೆ ; ವನಸ್ಪತಿ ;. ನಿಮಿತ್ತ ಲಗ್ನ , , , ಮೂಲಿಕೆ 
ಯಿಂದ ಕಡೆಯೆ ನಿನ್ನ ಇರವು (ಮೋಳಿತೂ, ೨೭-೬೬) ಕೆಲವು ಮೂಲಕೆಗಳ 
ರಸವನ್ನು ಹಿಂಡಿ, ಗಾಯಕ್ಕೆರೆದು ಬಟ್ಟೆಯನ್ನು ಸ್ಫುತ್ತಿ (ಕುಕ: ೦). 
ಸಿ. ಸತ್ತವರನ್ನು ಬದುಕಿಸುವುದೆಂದು ಭಾವಿಸಲಾದ ಒಂದು ಬಗೆಯ 
ವನಸ್ಪತಿ : ಮತಜನ ಮೂಲಿಕೆ ಕಫಿಬಲ ಚೇತಂಸಿದುದು (4ಬ. 
4೬ 0)- ೪. ಲೋಹದಿಂದ ಚಿನ್ನವನ್ನು ತಯಾರಿಸಲು ಉಪಯೋಗಿ 
ಸುವರೆಂದು ಭಾವಿಸಲಾದ ಒಂದು ಬಗೆಯ ವನಸ್ಪತಿ ; ಕಿಸುವಂ 
ಮೂಲಿಕೆಯಂ ಪೊರ್ದಿಸೆ ನಗೆಯೊಳ* ಹೇಮಮಪ್ಪ ತೆಣದಿಂದಂ ಸಂಕಿಸದೆ 
ವರಧರ್ಮದೊಳ್‌ , ಕೂರ್ತೆಸಗುವ ನರನು ವಿಶೇಷಸುಖಯಾಗಿರ್ಕುಂ 
(ರರ್ಮಾನ್ಮು, ೪-೩). [ಸಂ. ಮೂಲಿಕಾ] 


3 |ಮೂಲಿಗ (ನು), ೧. ಔಷಧೀಸಸ್ಯಗಳ ಬೇರುಗಳಲ್ಲಿ ವ್ಯವಹರಿಸು 


40 


ವವನು; ಮೂಲಿಕೆಗಳನ್ನು ಮಾರುವವನು ; ಗಂದಿಗ : ($): ೨. 
ಮೂಲಕಾರಣನಾದ ವ್ಯಕ್ತಿ; ಪ್ರವರ್ತಕ; ಮೊದಲಿಗ: ಜೂದೆ 
ನೆವಮಾಗಿರೆ ಮೂಲಿಗನಾದೆನಾನೆ ಪೂಣ್ನಿಡುವಗೆಗೆನ್ನೊ ಉುವ ಕೆಸುರೆನ್ನೊಡ 
ವೋಪುದಿದೊಳ್ಳಿತು.. (ಕತ. ಮೂವತ್ತೊಂದುಸ್ಥಲದ 
ಮೂಲಿಗ ತೌನಯ್ಯಾ (ತನ್ನ. ಕ. ೬೩-೦೫೪) ; ಮೂಲದಲ್ಲಿ 
ಮೂಲಿಗಂ (ಮೊದೆಲಿಗಂ) (ಕನುಡ. ಶು. 0೦ ಕೃತ್ತಿ), ೩. ಪರಂಪರೆ 
ಯಾಗಿ (ಯಾವುದಾದರೂ) ಅಧಿಕಾರವನ್ನು ಹೊಂದಿರುವ ವ್ಯಕ್ತಿ: 
ದೊರವಡಿಯೆಪ್ಪತ್ತಅ ಪ್ರಭುಗಾವಂಡಗಳುಂ ಮೂಲಿಗರುವೆಂಟುಒಟ್ಟು 
ಗಳು ಸಹಿತ. , , ಭೀವರಾಶಿಪಂಡಿತರ ಪಾದಪ್ರಕ್ಷಂಳನಂಗೆಯ್ದು ಧಾರಾ 
ಪೂರ್ವ್ವಕು ಮಾಡಿ ಕೊಟ್ಟರು (೩೪೩. 2-5, ೨೫೬೬೯; 1149); ಅಲ್ಲಿಯ 
ಮೂಲಿಗಮುಖ್ಯವಳುರ್ಗ್ಗುವುಂಡುಗಳಿಗೆ ಪಾದಪೂಜ(ಜಿ]ಿಯಂ ಕೊಟ್ಟು 
೬. ಪೂಜುಗೌಂಡು ಬಿಟ್ಟ ಎರೆಯ ಮತ್ತರು ನಾಲ್ಕು (ಕೊಣ್ಣುತಾ- 
೦೫-೬೪; 118). ೪. ಬಂಡವಾಳಗಾರ ; ವರ್ತಕ. [ಮೂಲ -. ಇಗ] 
ಮೂಲಿಗಗೆಯಿ (ನಾ). ಪರಂಪರೆಯಾಗಿ (ಯಾವುದಾದರೂ) ಅಧಿಕಾರ 
ವನ್ನು ಹೊಂದಿರುವ ವ್ಯಕ್ತಿಗೆ ಕೊಟ್ಟ ಶ್ರಿ ಜಮಾನು, - ಉಂಬಳಿ: ; 
ಮಾನಸಬ್ರಾ ಹ್ಮಣರ್ಗೆ ಮೂಲಿಗಗೆಯಿಯಾಗಿ ಕೊಟ್ಟ ನೂಜುಮತ್ತರ್ಕ್ಕ 
ಯ್ಯುುಮನಿನ್ನೂಲುಗದ್ಯಾಣಪೊನ್ನಂ ಕೊಟ್ಟು ಕೊಂಡ ಮತ್ತರ್ನ್ಯೂಜುಂ 
(as xx ೯೩-೩೪ 1). [ಮೂಲಿಗ 4 ಕೆಯಿ (ಆ ಕೆಯಿ )] 
ಮೂಲಿಗಮಾನ್ಮ (ನಾ): - ಮೂಲಿಗಗೆಯಿ: xx ಬವ್ಮಿಮಯ್ಯ 
ತಮ್ಮ ಮೂಲಿಗಮಾನ್ಮದ ಮೂಡಣ ಕೆಯಲು ಬಿಟ್ಟ ಕೆಯಿ ಮತ್ತರು ೬ 


ಸಿ 


[ಮೂಲಿಗ 4 ಮಾನ್ಯ] 


0೩-06) ; 


(3733- 1x-;, 008-5; uo). 


ಮೂಲಿಗವನೆ 


ಮೂಲಿಗವನೆ (ನಾ). ಪರಂಪರೆಯಾಗಿ (ಯಾವುದಾದರೂ) ಅಧಿಕಾರ 
ವನ್ನು ಹೊಂದಿರುವ ವ್ಯಕ್ತಿಯ ನಿವಾಸ : ಕರಡಿಯ ಮಲಯನೆ 
ಮಂಠದಿಂ ಬಡಗ ಕೈ ೩೪ ಪಡುವ ಮೂಲಿಗವನೆಯ ಹೆದ್ದಾ]ರ 
ಮೂಡಬಡಗ ಮುಖ ಬಂದ ಕೈ ೪೮ (9%. ೫1-i. ೬೪.೬೩) 1033)- 

[ಮೂಲಿಗ, 4 ಮನೆ] 

ಮೂಲಿಗೆ (ನಾ). ಔಷಧದಂತೆ ಉಪಯೋಗಿಸುವ ಬೇರು ; ವನಸ್ಪತಿ: 

ಮೂಲಿಕೆ: ` ಮೂಲಿಗೆಮರ್ದು ' ಪರಾ. 
[ಆ ಸಂ. ಮೂಲಿಕಾ,/ತುಳು. ಮೂವಿಗೆ] 

ಮೂಲಿಗೆಮದ್ದು ` ಮೂಲಿಗೆಮರ್ದು ` ನೋ. 

ಮೂಲಿಗೆಮರ್ದು. ಮೂಲಿಗೆಮದ್ದು (ನಾ). ಇ ಮೂಲಿಗೆ: 
ಮಡದಿ ಬಾನ್ನೀಅಯೊರ್ವಳಿ ಚಂಚಲದೃಷ್ಟಿಯಿನತ್ತಮಿತ್ತಂ ನೋಲ್ಬಳ 
ಮೂಲಿಗೆಮರ್ದಂ ಕೊಂಡುಯ್ವೊಡಕ್ಕುಂ (ಉಕ್ಕಿ 0-೩). ಮೂಲಿಗೆ 
ಮದ್ದು : ಅಗಸ್ತ್ಯೋಪದಿಷ್ಟವಾದ ಮೂಲಿಗೆಮದ್ದಿನಂತಿರುವ ಅಶ್ವ 
ಮೇಧಯಾಗವನ್ನು ಜರುಗಿಸಲಿಕ್ಕಾಗಿ (ಕನ್ನಇ- 6). 

[ಮೂಲಿಗೆ .;. ಮರ್ದು] 

ಮೂಲಿತಿ? (ನಾ). ಒಂದು ಸಂಖ್ಯೆ; ಐದು (?) : ಪೇಳುವೊಡೆ 
ಕೇದಿ ಆರಯೆ ಮುದ್ಮಣಂ ಪಯಣ ಮೂಲಿತಿ ಪರಯ ಮಾರಯ ಕಾಳ 
ತಿಮ್ಮ ಸಗಾಳ ಮೇಲೊಂದಟ್‌ಂ ಹತ್ತು ದಶ ಕಂಸ ಕಾರತಯ ನಗರೆಯಾಗಿ 
ತೇಯಂಂ (ಕೂಗ: ೦೦೨-೪) [71 

ಮೂಲಿಯಿಡು " ಮೂರಿಯಿಡು ' ನೋ. 

ಮೂಲಿವರ್ಗ (ನಾ). ೧. ಜಮಿನಿನ ಒಡೆತನದ ಹಕ್ಕು ; ಹಿಡುವಳಿ : 
ಕನ್ನಡ ಜಿಲ್ಲೆಯ ಹೆಚ್ಚಿ ಸಿನ ದೇವೂಲಯಗಳು ಸ್ಮಾನಿಕರ ಮೂಲಿವರ್ಗದಲ್ಲೇ 


ಇದ್ದುದು ಕಂಡುಬರುತ್ತದೆ (ಕುಳು೫. 00೭). ೨. (ವರ್ಗದಾರರು 
ಕಂದಾಯ ಸಲ್ಲಿಸುವ) ಭೂಮಾಲೀಕ: . ಜಮಾನುದಾರ: 
(em, ೧೩೬)- [ಮೂಲ್ಕಿ 4 ವರ್ಗ./ ತುಳು. ಮೂಲಿವರ್ಗ] 


ಮೂಲುಗು " ಮುಲುಕು,' ನೋ. 
ಮೂಲೆ, (ನಾ): ೧- ಎರಡು ದಿಕ್ಕುಗಳ ನಡುವಿನ ದಿಕ್ಕು ; ವಿದಿಕ್ಕು ; 
ಬೊಬ್ಬೆಯಲಿ ದಿಕ್ಕಿನ 'ಮೂಲೆ ಬಿರಿದುದು ಜಲ್‌ದವದ್ರಿಗಳು (ಕುಣ್ಮಾತ. 
8-8೩8). ವಿ.ಕೊನೆ: ಅಂಚು; ನಡುಹೊಳೆಯ ಹಲ್‌ಗೋಲ 
ಮೂಲೆಯ ಕಡಿದಿರಾದರೆ ನಮ್ಮ ಪುಣ್ಯದ ಬಿಡುಗಡೆಯ ಕಾಲವು ಶಿವಾ 
(ಪಾಲ. ೪-4): ಭೂಮಿಗೆ ನಾಲ್ಕು ಮೂಲೆಗೆ ಕಲ್ಲ ನೆಟ್ಟಿದ್ದು (4೪. ೪11, 
೫. ೯೨-೨೦: ?). ೩. ಬಾಗು: ತಿರುವು: ಹೆಳವನ ಕಾಲುವೆ 
ಮುಂದೆ ಬಡಗಲು ಹರಿದ ಮೂಲೆ (ಇಳ: ೪11, ತಿಮೊ. 68-೧03: 1527): 
೪. ಕಟ್ಟಡಗಳ ರಚನೆಯಲ್ಲಿ ಎರಡು ಗೋಡೆಗಳು ಸೇರುವ ಜಾಗ: 
ಮೂಲೆಯಲ್ಲಿದ್ದ ಎರಡು ಮಣ ತೂಕದ ಬಂದೂಕವನ್ನು ಹೊತ್ತು. 
ಕೊಂಡು ಹೊರಗೆ ಬಂದೆ (ತುಳ. ೦೯). ೫. ಅಪ್ರಸಿದ್ಧವಾದ ಜಾಗ : 
ಯಾರೂ ಹೋಗದ ದೂರದ ಸ್ಥಳ: ತನ್ನ ಗುರುವಿನ ತತ್ತ್ವ 
ಸಂದೇಶವನ್ನು ದೇಶದ, ವಿಶ್ವದ ಮೂಲೆಮೂಲೆಯಲ್ಲಿ ಪಸರಿಸುವ ಪಣ 
ವನ್ನು ತೊಟ್ಟಿ ಧೀರ: ನರೇಂದ್ರ (ರರುಣಾ- ve): ೬. [ರೇಖಾಗ] ಒಂದೇ 
ಸಮರೇಖೆಯಲ್ಲಿರದ ಎರಡು ರೇಖೆಗಳು ಅಥವಾ ಎರಡು ಸಮ 
ಕ್ಷೇತ್ರಗಳು ಸಂಧಿಸುವ ಸ್ಥಳ: ಕೋನ: ಪ್ರತಿಯೊಂದು ಮೂಲೆ 
ಅಥವಾ ಶೃಂಗ (೪ಣಂ)ದಲ್ಲಿಯೂ ಇವುಗಳಿಗೆ ಕ್ರಮವಾಗಿ ೩, ೩, ೪. 
೩. ೫, ಮುಖಗಳು ಸೇರುತ್ತವೆ (ಗತಿತ. ೨೦). 
ಮೂಲೆಗಳವರು ಎ ಆಗ್ನೇಯ, ನೈಯತ್ಯ ವಾಯವ್ಯ ಮತ್ತು 


ಈಶಾನ್ಯವೆಂಬ ಉಪದಿಕ್ಕುಗಳ ಅಧಿಪತಿಗಳು : ದೆಸೆಯವರು ಮೂಲೆಗಳ ಆ| ಮೂಲೆಗುಂಪು (ನಾ)- (ಆಲಂ) ವ್ಯರ್ಥ ; ಹಾಳು... 
ಸ (ನಾ): (ಆಲಂ) ವ್ಯ 


1೫೫. ಗೆಳೆ]ವರು ಮನ್ನಿಸುವರೇ 'ಸುರಲೋಕಸುಖವನು ವ್ಯಸನಭರ 


೭೩೮೫ 


39[ಮೊೂಲೆಗಂಬ (ನಾ). ಕಟ್ಟಡದ 


35 


ಮೂಲೆಗುಂಪು 


ಭಂಗಿಸದಲೇ ಹೇಳು (ಕನ್ಮಾರ- ೦೦-೨): ಮೂಲೆಗೆ ಕೂರು ಎ (ಅಲಂ) 
ಅಧಿಕಾರವನ್ನು ಕಳೆದುಕೊಂಡು ಯಾರಿಗೂ ಕಾಣದಂತೆ ಒಂದು 
ಬದಿಗೆ ಹೊರಟು ಹೋಗು ; ನಿಷ್ಟ್ರಯೋಜಕವಾಗು : ಮಂತ್ರಿಗಳೆಲ್ಲ 
ಮೂಲೆಗೆ ಕೂತರು (ಅಥ. ೬ ಶ್ರಂಿಕ), ಮೂಲೆಗೆ ನೂಂಕು, ಮೂಲೆಗೆ 
, ನೂಕು ಎ (ಆಲಂ) ಅಧಿಕಾರವನ್ನು ಕಿತ್ತುಕೊಂಡು ಒಂದು ಬದಿಗೆ 
ತಳ್ಳು : ದುಷ್ಟಬುದ್ಧಿ ಎಂಬೊನ್‌ ಮಂತ್ರಿ. ವೃದ್ಧನಾಗಿಹ ದೊರೆಯನವನು 
ಮೂಲೆಗೆ ನೂಂಕಿ . , .`ಧೂರ್ತನಾಗಿಹನು (ತಂದ್ರತ್‌. ೩೪-00 ಹಣ 
ವನ್ನೆಲ್ಲಾ ಕಳೆದುಕೊಂಡ ಅವನನ್ನು ಅವನ ಮಕ್ಕಳೇ ಮೂಲೆಗೆ ನೂಕಿದರು 
(699). ಮೂಲೆಗೊತ್ತು - ಪಕ್ಕಕ್ಕೆ ಹಾಕು; ಬದಿಗೆ ತಳ್ಳು: ಅಮುದು 
ಮಾಡಿಕೊಂಡ ಬದನೆ ಬಗೆಗಳು... , . ನಮ್ಮ ನಾಡಿನದಾದ ಬಗೆಯನ್ನು 
ಮೂಲೆಗೊತ್ತಿವೆ (ಕಾಸರ. ೩೪). ಮೂಲೆಪಾಲಾಗು - (ಆಲಂ) ಅಧಿ 
ಕಾರ, ಹಣ ಮುಂತಾದುವನ್ನು ಕಳೆದುಕೊಳ್ಳು ನಿರುಪಯುಕ್ತ 
ವಾಗು : ಮೂಲೆಗುಂಪಾಗು : ವೈದಿಕದೇವತೆಗಳಲ್ಲಿ ಅನೇಕರು ಅಷ್ಟ ಸ 
ರೊಳಗಾಗಿ ಮೂಲೆಪಾಲಾಗಿದ್ದರು (668. 000). ಮೂಲೆಮುಡುಕು ಎ 
ಸಂದು ; ಗೊಂದಿ; ಕಳ್ಳೆರು ಈ ಕೋಟೆಯ ಮೂಲೆಮುಡುಕುಗಳನ್ನೆಲ್ಲಾ 
ಹುಡುಕಾಡಿ ನೋಡಿದರು (ಉರ. ೬೫); ಯಾವುದೋ ಒಂದು ಸಣ್ಣ 
ಹಳ್ಳಿಯ ಮೂಲೆಮುಡುಕುಗಳಲ್ಲಿ ವಾಸವಾಗಿದ್ದವರು ಎಂದೂ ಕಾಣದ 
ದೊಡ್ಮಪಟ್ಟಣಕ್ಕೆ ಬಂದರೆ ... . ದಿಗ್ಬ್ರಮೆ ಹಿಡಿಯುತ್ತದೆ (ಕಗ: ೩). 
ಮೂಲೆಯವದಿರು - ಮೂಲೆಗಳವರು ; ಮೂಲೆಯವದಿರು ಮಾಲ 
ದರಲಾಯೆನುತ ಸುರಪತಿ ತರಿಸಿದನು ಗಜವ (ಸಕ: ೨೦-೩೭). 

[ದೇ.8 ತಮಿ. ತೊದ. ಮೂಲೈ ; ಮಲ. ತೆಲು. ಪರ್ಜಿ. ಕುವಿ-. 
ಮೂಲ ; ತುಳು. ಕೊಡ. ಮೂಲೆ, ಕೋಲಾ. ಮೂಲಾ; ಕುಣ, 
ಮುಜು; ಕೋತ, ಮೂಲ್‌] 

ಮೂಲ್ಕೆ (ನಾ). ಉಂಬಳಿ: ಮಾನ್ಯ (?) : “ ಮೂಲೆವತ್ತ ', 
* ಮೂಲೆಸುಂಕ ', ' ಮೂಲೆಹೇರು' ಪರಾ. [ಆ ಮೂಲ್ಯ) 

ಮೂಲೆಗ (ನಾ). (ಆಲಂ) ಶ್ಮಶಾನದಲ್ಲಿರುವವನು ; ಶ್ಶಶಾನವಾಸಿ ; 
ಶಿವ: ಕಂದುಗೊರಳನ ಮೂಲೆಗನ ಸೌಂದರ್ಯಶಾಲಿಯ ರಂಗಗೆ ಸಾಟಿ 
ಯೆಂಬ ಮಂದಭಾಗ್ಯರ ಮಾತು ನಿಜವೆ (6470. 6-93). 

[ಮೂಲೈ 4 ಗೃ] 

ಯಾವುದಾದರೂ ಗೋಡೆಗಳಂ 
ಸೇರುವ ಜಾಗದಲ್ಲಿರುವ ಸ್ತಂಭ: ಇತ್ತಲಿದೆ ಮೂಲೆಗಂಬ [ಶಾಕಾಂ. ಭ]ವ 
ನೆತ್ತಲ್‌ ತಳದಲ್ಲಿ ಬಾಗಿಲಿರ್ದಪುದು (ರಕಳು- ೯-೦೫೬). 

[ಮೂಲೈ, _.. ಕಂಬೃ (ಆ ಕಂಭ) ] 

ಮೂಲೆಗದ್ದೆ (ನಾ). ಗದ್ದೆಯ ಅಂಚು,-ಮೂಲೆ : ಮಯೂರಮಿಥುನಂ 
- . - ಬೆಳೆದ"ಗದ್ದೆಯ ಹಳದಿಗಿಳಿತಂದು : ಮೆಲ್ಲನೆಯೆ ಮೂಲೆಗದ್ದೆ ಯಲಿ 
ಮೆಲ್ಲುತೆ ನೆಲ್ಲನು (ತತ್ರಾಂಗ- ೩4-0೪೬3). [ಮೂಲೆ * ಗದ್ದೆ (ಇಗಟಕ್ಕಿ)] 

ಮೂಲೆಗಲ್ಲು (ನಾ). ಕಟ್ಟಡವನ್ನು ಪ್ರಾರಂಭಿಸುವಾಗ ಇಡುವ ಕಲ್ಲು; 
ಆಧಾರಶಿಲೆ : ಒಂದಾನೊಂದು ಕಾಲಕ್ಕೆ ನಮ್ಮ ಊರಿನಲ್ಲಿ ಗೌಂಡಿಗಳೆಂದ) 
ದುಡಿದ ಶ್ರೀಎಲ್ಲಪ್ಪನವರಿಂದ ಮೂಲೆಗಲ್ಲು ಕೂಡಿಸಲ್ಪಡಲಿದೆ (೪8೧: ೧೬೭). 

[ಮೂಲೆ 4 ಕಲ್ಲು (ಕಲ್ಕ್‌)] 

ಮೂಲೆಗಾಸು (ನಾ)-. ಒಂದು ಬಗೆಯ ತೆರಿಗೆ (?) : ಉಭಯನಾನಾದೇಶ 
ಅಯ್ಕಾಮಳೆ 'ಮುಖ್ಯವಾದೇತ್ತಾ ಸಮಸ್ತರು -ಸೊರ್ರೆಕುಂಟೆಯ ಸಾತ್ತ 
ದೇವರಿಗೆ ಕೊಟ ಮೂಲೆಗಾಸಿನ ಧಂರ್ಮಶಾಸನದ ಕ್ರಮವೆಂತೆಂದರೆ 
(06-2೫ (8); ನೆಂತುಂ- ೪೦-8; 1690). [ಮೂಲ್ಕೆ __. ಕಾಸ್ಕು] 


"= ನಿರುಪಯುಕ್ತವಾಗು ; "ಪ್ರಯೋಜನಕ್ಕೆ 


ಮೂಲೆಗೊಂಗಡಿ 


ಬಾರದಾಗು : ಅದಷ್ಟೇ ಕಾರಣಕ್ಕೆ ನಿರಾಪರಾಧಿಯಾದ ಹೆಣ್ಣಿನ ಜೀವನ 

ಮೂಲೆಗುಂವಾಗಿತ್ತು (ಕರೀ: 64); ಗದೃವು ಅನಾಮಧೇಯ ಪರಿಸ್ಥಿತಿಯಲ್ಲಿ 

ಮೂಲೆಗುಂಪಾಗಿದ್ದಿತೆಂದು ಹೇಳಿದರೂ ಸಲ್ಲುತ್ತದೆ. (ಉರ್ದಣ. ೪೦). 
[ಮೂಲೈ .. ಗುಂಪ್ಕ (ಗಣ್ಣು 


ಮೂಲೆಗೊಂಗು (ನಾ). ಮೂಲೆಯಾಕಾರದ ಗೊಪ್ಪೆ ; ನಿಲುವಂಗಿ| 6 
ಮುಂಡಾಸು. ಮೂಲೆಗೊಂಗಡಿ ..., ಪಾದದೊಳ್ರನ್ನದಾವುಗೆ ಮೆಟ್ಟಿ 


ಕುಗೆಸೆದನಾ ಸಿದ್ಧನು (ರಗ. 00-03)- [ಮೂಲೆ _._ ಗೊಂಗಡಿ] 
ಮೂಲೆಮಟ್ಟ (ನಾ). (ಕಟ್ಟಡಗಳ ನಿರ್ಮಾಣಕಾಲದಲ್ಲಿ) ಸಮಕೋನ 
ಗಳನ್ನು ನಿರ್ಮಿಸಲು ಅಥವಾ ಪರೀಕ್ಷಿಸಲು ಬಳಸುವ ಸಲಕರಣೆ : 
ಎರಡು ಕರಣೆಗಳು, ಒಂದು ತೂಕದ ಗುಂಡು, ಒಂದು ರಸಮಟ್ಟ, ಒಂದು 
ಸಣ್ಣ ಮೂಲೆಮಟ್ಟ (ಸಾತಕ. 0೪೮). 
[ಮೂಲೈ | ಮಟ್ಟ. / ತಮಿ. ವಃ 
ಮೂಲಮಟ್ಟಮಂ] 
ಮೂಲೆವತ್ತ, ಮೂಲೆವರ್ತ (ನಾ), ಒಂದು ಬಗೆಯ ತೆರಿಗೆ (?) 
'ಪೊನ್ನಲು ಧಾನ್ಯ ಬಳ್ಳ ೧ ಮೂಲೆವತ್ತಂ ಮಾನ ೧ (೩49. ೫೦೩೮೫3 ; 
1667) $ ಮೂಲೆವತ್ತಂ- ಹೇಣಿಸಿಗೆ ಹಿರಿಯ ಸೊಳಸ ೨ ಸೊಂಟಿಗೆಯಕ್ಕಿ 
(aes. 12-1, 0೦೬೨-೩೦ ; 1106); ಹೇಜನಲು ಮೂಲೆವತ್ತ ಮಾನ ೧ 
(ರೇರ್‌, ೩೩-26 ; 1984 ೫5), ಮೂಲೆವರ್ತ : ತನ್ನಂತರಾಳಿಕೆಯ 
ಮೂಲೆವರ್ದ ಮುಖ್ಯವಾಗಿ ಹೆಜುಂಕದಧಿಕಾರಿ ಚುವುಣ್ನರಾಯನುಂ 
(ಮ್ಮ60- or, ೬೨-೦೦ ; 2319). ` ಮೂಲ್ಯವೆತ್ತ ' ಪರಾ. 
[ಮೂಲ್ಕಿ 4 ಇ ವಟ್ಟ] 
ಮೂಲೆವರ್ತ ' ಮೂಲೆವತ್ತ ' ನೋ. 
ಮೂಲೆವೀಸ, ಮೂಲವೀಸ (ನಾ). ಒಂದು ಬಗೆಯ ತೆರಿಗೆ (?) : 
ದುಮ್ಮಿಯ ಪುರವರಾಧೀಶ್ವರ ಶ್ರೀವೀರಭದ್ರದೇವರ ಅಮ್ರಿತಪಡಿಗುಗಿ 
ದುಮ್ಮಿಯ ನಿರುಶ್ರಯಮಠದ ಕೆಣ್ಣುವಿರಣ್ಣೊಡೆಯರು ಕೊಟ್ಟಂಥ 
ಮೂಲೆವೀಸದ 'ವಿವರ (ಕ. ೩1 ಹೊಳಕ್ಕೆ. 08-04 ;- ಸು. 16). 
ಮೂಲವೀಸ ; ಚೆಂನಂಮಾಜಿಯವರೂ . ಬರಸಿ ಕೊಟ್ಟ ಮೂಲವೀಸದ 
ಧರ್ಮಶಾಸನದ ಕ್ರಮವೆಂತ್ತೆಂದರೆ (ಎಳ. vir. ಶೀರ್ಥಶ- ೫೬-೦೪ 
ಕ ಮೂಲ್ಯ ' ಪರಾ: [ಮೂಲ್ಮೆ 4 ವೀಸ] 
ಮೂಲೆಸುಂಕ (ನಾ). ಒಂದುಬಗೆಯ ತೆರಿಗೆ : ಒಕ್ಕಲುದೆಆ ಮೂಲಿ 
ಸುಂಕಂ . . . ಸರ್ವ್ವಾಬಾಧಪರಿಜಾರವಾಗಿ ಬಿಟ್ಟರು (ಎಳ. ಭತ, ಸೊ6ಂ,. 
436-4; 1159). [ಮೂಲೆ ... ಸುಂಕ] 
ಮೂಲೆಹೇರು (ನಾ). (ಕೊಡುಗೆಯಾಗಿ ನೀಡಿದ ಜಮಿನಿನಲ್ಲಿ ಬೆಳೆದ 
ಯಾವುದಾದರೂ) ಸರಕಿನ ಹೆಸರು ; ಯಡದೊರೈ ಕೋಟಿಮಾರ್ಗದಲ್ಲಿ 
ಫುೂಲೆಹೆರ್ರಿಗೆ. ಕಾಸು ೧ (೪. ೫ (3): ನೇವ. ೨೬೬-00 ; 2770. 
[ಮೂಲೈೆ 4. ಹೇರ್ಕು (೬ ಪೇಲ್ಕು)] 
ಮೂಲೋಕೆ' ಮುಲ್ಲೋಕ (ನಾ). ಸ್ವರ್ಗ, ಮರ್ತ್ಯ ಮತ್ತು 
ಪಾತಾಳವೆಂಬ ಮೂರುಲೋಕ ; ತ್ರಿಲೋಕ : 'ಮಿಲೋಕಕ್ಕೆ 
ಪೆಂಪಿಂದಗುಂದಲೆಯಾಗಿರ್ದುದು 'ದೇವದಂಪತಿರತಶ್ರೀಸುಂದರಂ ಮಂದರ 
(ಉಪ್ಪ: ೨-30) ; ಮೂಲೋಕದೊಳುವಯಿಸುವೀ ಬಲಕಿಗಣೆಯಿಲ್ಲವೈದೆ 
ತಂಗೊಳಿಪ ವಧೂಜುಲದೊಳೆಂದಿರದಜಪುವ ವೋಲಡಗಿದುವವಳ ತ್ರಿವಳಿ 
ಗಳ್‌ (ವಟಿ ೬-6); ಅಜ್‌ವಿನೊಳ್‌ ಮೂಲೋಕಮಂ ಕಾಣ್ಪ . - . 
ಅರುಹರಿತಂ ನಲ್ಮೆಯಿಂ ಮಾಲಕ್ಕಿ ಬೇಡಿದುದಂ ತನ್ನಜವಟ್ಟಿಗರ್ಗೆ 
(ಲಗ. ೩೪. ಮುಲ್ಲೋಕ ; ಮುಲ್ಲೋಕದಲ್ಲಗಜೆ ಶ್ರೀರಾಮನಾಮ 
ಸರ್ವೋತೃಷ್ಟವು (8610: ೨-೨3-೭). § 
ಮುಲ್ಲೋಕದಲ್ಲಣ ಎ ಮೂರುಲೋಕಗಳಿಗೂ ತಲ್ಲಣವನ್ನುಂಟು 


ಮಟ್ಟವೂ ; ತಲು. 


; 1094)- 


೭೩೪೬ 


35 |ಮೂಲ್ಯಮಾಪನ (ನಾ). ವಸ್ತು, 


ಮೂವಂಕ 


ಮಾಡುವವನು : ಮುಲ್ಲೋ(ತಾಣಾ. ಮಲ್ಲೇ ]ಕದಲ್ಲಣ ರಾವಣಾಸುರ 
ಮುಖ್ಯರಾಕ್ಷಸರ ನುಡಿದನು ಯಮವರಿಗೆ ರಣದೊಳಗೇಕಪತ್ನೀವ್ರತನ್‌ 
(ಕೊರರಾ, ೬-೩೨-೪). [ಮೂ ( ಮೂಜು) 4 ಲೋಕ] 

ಮೂಲೋತ್ಪಾಟ (ನಾ). ೧. ಗಿಡ. ಮರಗಳನ್ನು ಬೇರುಸಮೇತ 
ಕೀಳುವುದು. ೨. (ಆಲಂ) ಸಂಪೂರ್ಣವಾದ ನಾಶ ; ನಿರ್ಮೂಲ ; 
ಮಲೆಪರ ಮೇಲೆ ಯುದ್ಧಕ್ಕೆ ಹೋಗಿದ್ದ ಬೊಪ್ಪಣ ಅವರ ಮೂಲೋತ್ಪಾಟ 
ಮಾಡಿ, ದಂಡಿನೊಡನೆ ಹಿಂದಿನ ರಾತ್ರಿಯೆ . . . ಬಂದು ಸೇರಿದ್ದೆ 
(ತಲಾ, or). [ಸಂ.] 

ಮೂಲೋತ್ಪಾಟನ (ನಾ). ೧. ಎ ಮೂಲೋತ್ಪಾಟ.೧. ಪಿ. ಇ. 
ಮೂಲೋತ್ಪಾಟ ೨ ; ವರ್ಣಭೇದವನ್ನು ಮೂಲೋತ್ಪಾಟನ ಮಾಡಿದೆ 
ಅಪೂರ್ವಪುಣ್ಯವು ಸರ್‌ ಜೆ. ಸಿ. ಬೋಸರಿಗೆ ಲಭಿಸಿತು (೫18. 3), [ಸಂ.] 

ಮೂಲೋತ್ಪಾಟನೆ (ನಾ).  ಮೂಲೋತ್ಪಾಟ ೨: ಸಂಪ್ರದಾಯ 
ಪರಿಸ್ಥಿತಿಯ ಮೂಲೋತ್ಪಾಟನೆಗೆ ಆಜನ್ಮಮಿಸುಸಲಾಗಿರಲೆಂದೂ ಅವನು 
ಆಶಿಸಿದನು (ಫ್ರನರು. 300) ; ಈಶ್ವರ ಜಗತ್ತನ್ನು ಲಯಗೊಳಿಸುತ್ತಾನೆ, 
ಅಧರ್ಮವನ್ನು ಮೂಲೋತ್ಪಾ! ಟನೆ ಮಾಡುತ್ತಾನೆ. (ತತ್ರ. ೩0): 

[ಸಂ. ಮೂಲೋತ್ಪಾಟನ] 

ಮೂಲ್ಯ (ಗು). ೧. ಆರಂಭದ ; ಮೂಲದ: ೨. ಬೆಲೆ. ಕೊಟ್ಟು 
ತರಬಹುದಾದ : ಕೊಂಡುಕೊಳ್ಳಬಹುದಾದ. ೩..' ಬುಡಸಹಿತ 
ಕೀಳಲು ಯೋಗ್ಯವಾದ ; ಮೂಲೋತ್ಸಾಟನ ಮಾಡಬಹುದಾದ. 
(ನಾ). ೪. ಬೆಲೆ; ದರ; ಧಾರಣೆ. ೫: ವೇತನ ; ಪಗಾರ; : ಸಂಬಳ: 
“ಭೃತಿಃ - .- ಮೂಲ್ಕಂ, ವೇತನಂ- ಈ ೬ ಬೆಲೆ” (ತರಡು. ೨೦-೪4). 
೬: ಉಪಯುಕ್ತವಾದುದು ; ಬೆಲೆಯುಳ್ಳುದು ; ನಿನ್ನೊಳಭೇದಮಾದ 
ಕೊಂಡಾಟದನೆಂತಸೌಖ್ಯಮನೆ ಮರ್ಚದ ಮರ್ಚುಗೆಯೊಂ್‌ ತೊಡರ್ಚು 
ಮಾಖಾಟದಿನೆನ್ನ ದರ್ಶನವಿಶುದ್ಧಿಯೆ ಮೂಲ್ಯಮೆನಲ್‌ ಜಿನೇಶ್ವರಾ 
(ಹಣನ: ೫-೦೦). ೭. ಆದರ್ಶ: ತತ್ತ್ವ; ಮೌಲ್ಯ ; ತನ್ನವೇ 
ವೆ ೈಯಕ್ತಿಕ ಹಾಗೂ ಸಾಮಾಜಿಕ ಮೂಲ್ಯಗಳನ್ನು ಹುಡುಕುವ ಹಮ್ಮಾಸಕ್ಕೆ 
ಬಿದ್ದ (ಕ್ತಿ. ೨0) ; ಸಾಹಿತ್ಯದ ಕೆಲವು ಮೂಲ್ಕಗಳ ಬಗೆಗೂ ಅವರು 
ಚರ್ಚಿಸಿದರು (೭64. ೩). ೮. ಅಸಲು ; ಬಂಡವಾಳ : ಅವರ ಶ್ರಮ 
ಶಕ್ತಿಯನ್ನು ಅದರೆ ಶುದ್ಧಮೂಲ್ಯಕ್ಕೆ ಕೊಳ್ಳದೇ ಅದನ್ನು ಜೀವಂತವಿಡುವ 
ಮಕ್ಕೆ ನಾನು ಕೊಳ್ಳುತ್ತೇನೆ. ಆ ಮೂಲ್ಯಕ್ಕಿಂತ ಈ ವೆಚ್ಚ ಎಷ್ಟೋ 
ಕಡಿಮೆ. ಇರುತ್ತೆ '(ಕತಿಕಾದ- 033)... ೯. ಗಳಿಕೆ; ಲುಭ. ೧೦. 
ಬೆಲೆಕೊಟ್ಟು ಕೊಂಡ ವಸ್ತು ; ಕೊಂಡುಕೊಂಡ ಪದಾರ್ಥ. 
೧೧. ಉಂಬಳಿ; ಮಾನ್ಯ ; ಕೊಡುಗೆ ; * ಮೂಲ್ಯವತ್ತ ' ಪರಾ. 

[ಸಂ.] 

ಕಲಾಕೃತಿ. ಮುಂತಾದುವುಗಳ 

ಯೋಗ್ಯತೆಯನ್ನು ಕುರಿತಂತೆ ಮಾಡುವ ನಿರ್ಣಯ : ಈ ಅಲಿಪ್ಪ 

ಭಾವ ಲೇಖಕರಿಗೆ ಸಾಧಿಸಿದರೆ . ಸಂಸಾರದಲ್ಲಿ ಘಟಿಸಿದ ಘಟನೆಗಳ ಮೂಲ್ಯ 

ಮಾಪನವನ್ನು ಲೇಖಕ ಸರಿಯಾಗಿ ಗುರುತಿಸಲು ಸಮರ್ಥನಾಗುತ್ತಾನೆ 

(್ಭಕಿತ- ೩)- *" ಮೌಲ್ಯಮಾಪನ ' ಪರಾ. [ಸಂ.] 


[ಮೂಲ್ಯವತ್ತ (ನಾ). ಒಂದು ಬಗೆಯ ತೆಂಗೆ: . ಅನ್ನುಣಯ್ಯದಂಡ 


ನಾಯಕರು ಪ್ರಮುಖಕರಣಂಗಳು ತಮ್ಮಾಯದ ಹೇಜಿಸಿಗೊಬ್ಬಳ ಮೂಲ್ಕ 
ವತ್ತಮಂ ಬಿಟ್ಟರು (4೬:೪, ೨8-36; 263). " ಮೂಲೆವತ್ತ ' 
ಪರಾ. [ಮೂಲ್ಕ 4 ೭ ಮಟ್ಟ) 


ಮೂವಂಕ (ನಾ). : ಮೂರುಕಡೆಗಳಲ್ಲಿ ಬಾಗಿರುವುದು, - ಕೊಂಕಿರು 


ವುದು : ಅವರ ಮೂವಂಕದ ಕೊಂಬುಗಾಳೆಯ ವನಿಗೇಳ್ತುದುಂ ... 
ಬೆಚ (34ನಂ- ೪0: [ಮೂ (ಎ ಮೂಜು) 4: ವಂಕ್ಕ] 


ಮೂವಟ್ಟಿ 


ಮೂವಟ್ಚಿ, ಮುಯ್ಯಚ್ಚಿ (ನಾ). ಮೂರು ಕಣ್ಣು : ಮೂವಚ್ಚಿಯ್ಯ 
ಮೊಗದ ಶಿವ ಸುಮ್ಮಾನದಿಂ ಸಲಹುಗೆ (ತಂತಾ- ೨೦-೩೪)- ಮುಯ್ಯಚ್ಚ: 
* ಮುಯ್ಯಚ್ಚಿಗ ' ಪರಾ, [ಮ್ಕೂ (೬ ಮೂಜು) - ಅಚ್ಚಿ] 
ಮೂವಜ್ಞೆ (ನಾ). ಮೂರು ಗುರುತು. ಚಿಹ್ನೆ ; ಗುರುಕುಚಜಘನಂ 
ಗಳ ತೂಗವೇಳ್ಕೆಂದು ಸರಸಿಜಭವ ನಡು ಪಿಡಿದೆತ್ತಿ ಬಿರಲ ಮೂವಜ್ಞೆಗಳ 
ಮೃದು ರಂಜಿಸುವಂತೆ ತರಳೆಯ ತಿವಳಿಗಳೆಸೆದವು (ಕ್ರಿಕುತಿ, ೨೦-೪೪). 
[ಮ್ಯೂ (ಆ ಮಖಭು) 4 ಪಡ್ಮೆ] 
ಮೂವಟ್ಟಲ್‌, ಮೂವಟ್ಟಲು (ನಾ). ಪುಣ್ಯಾಹ ಮೊದಲಾದ ಶುಭ 
ಕಾರ್ಯಗಳಲ್ಲಿ  ಮೂರುಪಾತ್ರೆಗಳನ್ನಿಟ್ಟು ಮಾಡುವ ಒಂದು 
ಧಾರ್ಮಿಕವಿಧಿ : ಮೂವಟ್ಟಲ್‌ ಬಲಿಮುಖ ನಾನಾವಿಧಲೌಕಿಕಶುಭಂಗಳಂ 
ವಿರಚಿಸಿ ಮೇಣಾವರಿಸಿದ ಮುದದಿಂ ತದ್ಭೂವರನೆಸೆದಿರ್ದಂ (ಉದ್ಯರಿ, &-೩೪)- 
ಮೂವಟ್ಟಲು ;: ಈಜಲಗಿಲು, ಮೂವಟ್ಟಲು ಹಸೆಹಂದರ ತೊಂಡಿಲು 
ಬಾಸಿಂಗ ಹಣೆಯಕ್ಕಿ ಹೆಣನ ಸಿಂಗಾರ ಶ್ರಾದ್ಮಕೂಳು ಈ ಪರಿಯ.ಮಾಡುವನೆ 
ಶಿವಭಕ್ತ (ತಕ್ಕಳ- ಕ- 004-349) ; ಪಟ್ಟಣದೊಳು ಸಂಭ್ರಮವೆಡೆವಡದೆ 
ಮೂವಟ್ಟಲ ಮಾಡಿದರೊಲಿದು (ಕೋಷತ. ೦೬-೪೦). 
[ಮೂ (-ಮೂಜು) 4 ಬಟ್ಟಲ್‌] 
ಮೂವಟ್ಟಲು " ಮೂವಟ್ಟಲ್‌' ನೋ. 
ಮೂನಟ್ಟಿ (ನಾ). ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ; ಮೂರು 
ಲೋಕಗಳು; ತ್ರಿಪಥ : ಜಾನಕಿಯ ಕಣ್ಣೆ ತೋಲ್‌ತು ಮುಂದೆ ಸನ್ನುತ 
ರಘೂದ್ಮಹನ ಕೀರ್ತಿಯೆನೆ ಮೂವಟ್ಟೆಯನ್ನಡೆದು ಮುಕ್ಕಣ್ಣನಂ ಸಾರ್ದು 
* « * ಪೆಂಪೊದವಿ ಪಠಿವ ಬೆಳ್ಳೊನಲ್ಲಿವಿಜನದಿಯ (ಕೈಮಳಾ. ೦-೪). 
[ಮ್ಯೂ (೬ ಮೂಟು) 4 ಬಟ್ಟೆ] 
ಮೂವಡಿ, ಮುಮ್ಮಡಿ,, ಮೂಮಥಿ, ಮೂರ್ಮಡಿ (ನಾ). ೧. ಮೂರು 
ಪಟ್ಟು ; ಮೂರರಷ್ಟು : ಜನನಪ್ಪಸ್ತುತಕಾಲದೊಳ್‌ . , . ತ್ರಿಗುಣಮಂ 
ತಾನೀಗುಮಾ ಮೇಗೆ ಪೆತ್ತನಿತಂ ಮೂವಡಿ ಮಾಜ್ಬುದೊಮ್ಮೆಯೆ ವಲಂ 
ದ್ವಿತ್ರ್ಯಾಹತಂ ಬಂದೊಡಂ (೫ಾಕತಿ- 6-4) ; ಧರೆಯೊಳ್‌ ಬೀರದ ` ಪೆಂಪಿಂ 
ನರನಿಂದಿರ್ಮಡಿ ಬಕಾರಿಯಿಂ ಮೂವಡಿ ಭಾಸ್ಕರಸುತನಿಂ ನಾಲ್ವಡಿ (ಇಕ್ಮಾಠ. 
೩೦) ; ಮೂವಡಿ ನಾಲ್ಮಡಿಯೈವಡಿ ಸಂತಸದಿಂದೆ ತಂದೆ ಮಗಳಂ ಕರೆದಂ 


(೧09. 8-009). (ಗು). ೨. ಮೂರನೆಯ : ಶ್ರೀಮನ್ಮೂವಡಿ. 
ಚಿಲ್ಲುಕದೇವರ್‌ . . , ಬಿತ್ತುವಟ್ಟವ ಕಳದೊಳೆ ಕುಡುವರ್‌ (೪. 1x, 
ತನ್ನಶ. ೪-6; 901 ?). ಮುಮ್ಮಡಿ : 0. ಜೈನಭಕ್ತಿಯೊಳ್‌ 


ವರವಧುವಪ್ಪ ರೋಹಿಣಿಗೆ ಮುಮ್ಮಡಿ (ರರಾನ್ಸು. ೪-0೪) ; ಅಂತಾಗದಡೆ 
ಕೊಳ್ಳಿದಜ ಬೆಲೆಯಂ ಹೇಳಿಯದಲಂದ ಆಗದಡೆ ಇಮ್ಮಡಿಯು ಮುಮ್ಮಡಿ 
ಯಾಗಿ ಕೊಟ್ಟೆಹೆನು (61ತು.- ೨6-90). ೨. ಮಾರಿಯ ಮೂರಿ 
ಯಾನ್ತರಿಗೆ. ಮುಮ್ಮಡಿ ಚೋಳನ ಗನ್ಮವಾರಣಂ (ಎಳ. 111, ಶ್ರೀರಂಗ- 
60-0೭; 162); ಮಣ್ಣೆನಾಡ ಬುಳೆವಾಡಿಯ ಮುಮ್ಮಡಿ ಚೋಳ 
ಗುಪ್ಪಣ್ಣನುಂ ಸಾಕ್ಷಿ (ಎಳ. 15, ಕೆಂನುಂ* 0-30 ; 10೫): ೩. ಮೂರ 
ರಷ್ಟು ಇರುವ ; ಮೂರುಪಟ್ಟು ಅತಿಶಯವಾಗಿರುವ : ಬಣಗರ 
ತೊಲಗ ಹೇಳಿನುತ ಮುಮ್ಮಡಿ ರಾವಣನಸಿತೆ ನಿಂದು ಗರ್ಜಿಸಿದ (ಕೋತತ- 


6-99. ಮೂಮಡಿ: ೧. "ಮೂಮಡಿವೀರ' ಪರಾ. 
ಮೂರ್ಮಡಿ ; ೧; ಮಡದಲಿ ನೂಂಕೆ ವಾಜಿ ಗರುಡಂಗಮದಿರ್ಮಡ! 
ವಾಯುವಿಂಗೆ ಮೂರ್ಮಡಿಯೆನಿಪೊಂದು ತನ್ನ ' ಜವದಿಂ ಪರಿಯಲ್ಕೆ 
(ಉಂ: ಟಂ) ; ವಸುಧೆಯೊಳತ್ಕಧಿಕವಾಪಂ ಪುಸಿವುದದಟಂ ಕೇಳಿರಡು 
ಮಡಿ: ಪಸುವ ಕೊಲ್ಲುವುದದಣ ಮೂರ್ಮಡಿಯಾದ ಪಾತಕವು ಸಿಸುವ 
ಕೊಲ್ಲುವುದು (ಕುಕರಾ- ೦೦-೨೨). 

ಮೂವಡಿಗಂಡ - (ಶತ್ರುಗಳಿಗಿಂತ) ಮೂರುಪಟ್ಟು ಪರಾಕ್ರಮಿ 


೭೩೪೭ 


1s 


ಮೂವಣ್ಣ 


ಯಾದವನು ; ಮಹಾವೀರ; ಒಂದು ಬಿರುದು: ಸಮಧಿಗತ್ತ 
ಪಂಚಮಹಾಶಬ್ದಮಹಾಮಣ್ಮಲೇಶ್ವರಂ ೬ ೬. ಮೂವಡಿಗಣ್ಣಂ (ಇ. 
೫11; ೨೬೯-೬ ; 304). ಮೂವಡಿಜೂಜು ಎ ಶತ್ರುಗಳ ಪಾಲಿಗೆ 
ಬಹಳ ಭೀಕರನಾದವನು ; ಒಂದು ಬಿರುದು : ಮೂವಡಿಜೂಜು 
ನಾಮಾದಿ ಸಮಸ್ತಪ್ರಶಸ್ತಿ ಸಹಿತಂ (ರೊಂಕತಾ- ರೀ, ಹಾನುಗ. ೩೩-೦೩; ೪75); 
ಮೂವಡಿಜೂಜು ನಾಮಾದಿ ಸಮಸ್ತಪ್ರಸಸ್ತಿ ಸಹಿತಂ ಶ್ರೀಮನ್ಮಹಾ 
ಮಣ್ಣಳೇಶ್ವರಂ ಕೀರ್ತ್ತಿವರ್ಮ್ಮದೇವರ ಬೆಸದೆ . . , ಬಿಟ್ಟ ಉಪ್ಪಿನ ಹೇಜು` 
ಅಯ್ವತ್ತು (943. 2x, ೩೫-0೩ ; 1053). 
[ಮ್ಮೂ (< ಮೂಲು) ಪ್ರ ಮಡ್ಕಿ] 
ಮೂವಡಿಗೂಡು (ಕ್ರಿ). ಮೂರರಷ್ಟು ಬೆರಸು; ಮೂರುಪಾಲು 
ಸೇರಿಸು; ಜಳದಂ , . , ಕಟುಕಂ ಛಿನ್ನೇಜಮೆಂಬಿಂತಿವಂ ಜಳದೊಳ್‌ 
ಮೂವಡಿಗೂಡಿ ಕಾಸಿ ಮಧುಮಿಶ್ರಂ ಪೊಯ್ಸೆ (ರೋಳೋಶ. 6-೨೩೩). 
[ಮೂವಡಿ __ ಕೂಡು] 
ಮೂವಡಿನಾಡು (ನಾ). ಮೂರುಲೋಕ ; ತ್ರಿಲೋಕ: ಭಾವಿ 
ಭಜಿಸುವ ಭಕ್ತರ ಠಾವಿನೊಳಿರ್ಪೊಂದು ಹರ್ಷಮೆಲ್ಲಿಯುಮಿಲ್ಲಾ ಮೂವಡಿ 
ನಾಡೊಳಮಿಲ್ಲಿನೆಯೇವಣ್ಣಿಫೆನೆನ್ನ ಮನದ ನನ್ನಿಯ ನೆಲೆಯಂ (644. 
a). [ಮೂವಡಿ -- ನಾಡು] 
'ಮೂವಡಿಸು, ಮುಮ್ಮಡಿಸು, ಮೂರ್ಮೆಡಿಸು. ಮೂವಳಿಸು (ಕ್ರಿ). 
೧. ಮೂರರಷ್ಟಾಗು ; ಮೂರುಪಟ್ಟಾಗು ; ವಿರಹವಿಮ್ಮಡಿಸೆ ಸುರ್‌ 
ಮೂವಡಿಸೆ ಮೈಬಿಸುರ್ಪಿರದೆ ನಾಲ್ವಡಿಸೆ (#08: 96-00)- ೨. (ಆಲಂ) 
ಅಧಿಕಗೊಳಿಸು ; ಹೆಚ್ಚುಮಾಡು ; ನೃಪನ ದಕ್ಷಿಣಪಾರ್ಶ್ವದೊಳೊಬ್ಬ 
ತೋರ್ವ ತತ್ತರುಣಿಯ ಕೈಯ ಖಡ್ಗಲತೆ ಮೂವಡಿ[ಣಣಾ. ೪)ಸಿತ್ತು 
ಮನಕ್ಕೆ ಮೂರ್ಛೆಯಂ (ಹತ್ರ. 6-00೬) ; ಕಣ್ಣ ಬೆಳೆಗುಂ ಮುಖದ 
ಕಾಂತಿಯುಂ ಮಿಗೆ ಸೊಗಸಂ ಮೂವಡಿಸೆ (೧0೪. 8-00 ಪ; ಇಮ್ಮೆಡಿಸಿ 
ಮೂವ[ಕಾಕಾ. ಮುಮ್ಮ]ಡಿಸಿ ಸಾಧುಗಳಿತ್ತ ಹರಕೆಗಳಿಂದಲೇನಹುದು 
[CT ಮುಮ್ಮಡಿಸು 2 ೧. ನನ್ನ ದುಃಖ ಇಮ್ಮಡಿಸಿ 
ಮುಮ್ಮುಡಿಸ, ಉಕ್ಕಿ ಹೊರಚೆಲ್ಲಿ ಹೋಯಿತು. (ಕತ. ೩4) ; ತಿಂಗಳಿನ 
ವೆಚ್ಚಗಳು ಕುಳಿತಲ್ಲಿಯೇ ಮುಮ್ಮಡಿಸಿದವು (ಸುಗಿಡು- ಬ): 
ಮೂರ್ಮಡಿಸು : ೧. ಇರ್ಮಡಿಸಿ ಮೂರ್ಮಡಿಸಿ ನೂರ್ಮಡಿಸಿದುದು 
ಪೈರುಪಚ್ಚೆ (ಕತ್ರತ. ೫-೨). ಮೂವಳಿಸು: ೧. ಗಂಗಳ 
ಪಿಣ್ಮಿನಿನ್ಹೆಸೆವ ಕೆಯ್ವೊಲದಿಂ ಮುಗಿಲುದ್ದವಾಗಿ `ಮೂವಳಿಸಿದೆ ಕೋಟೆಯಿಂ 
- * ೬ ಊರ್ಗ್ಗಳೊಪ್ಪುಗು (Me. 8%-1, ೨೭-೦೦ ; 2277). 


ಆ 


[ಮೂನಡಿ 4 ಸ್ಯ] 
ಮೂವಣ್ಣ, ಮುಬ್ಬಣ್ಣ (ನಾ). ಮೂರುಬಣ್ಣ ; ತ್ರಿವರ್ಣ: 
ಮೂಗಾವುದಂ, ಮೂವಣ್ಣಂ, 'ಮೂವಳಸು (ಕಾತಾರೂ. ೦೩8 ಉಂ) ; 
ಅಂದಂಬಡೆದ ಮೊದಲ ಮೂವಣ್ಣಮದೊಂದೊಂದಣಕೊಳೊಂದಿದ ಬಗೆ... 
ಕರಂ ಮನಸಂದುದು (ಇಯುಳಾ. ೩-3) ; ಮೂವಣ್ಣ ಕ್ಕೀಡಪ್ಪಂ ತಾವರೆವಗೆ 
ಯೊಂದೆದಿನದೊಳಿನುತದನಳಿಕೈದು ವನಿತೆಯ ನುಣ್ಣದಪದು ಭಾವಿಸೆ 
ಶಾಶ್ವತನಿಜಪ್ರಕಾಶದಿನೆಸೆಗುಂ (ಕೃತಂ. ೪-೦೦2) - ಕು. 
ಬಳಿ ಫೋಟೋಗಳನ್ನೂ ತೆಗೆದೆವು. ಮುಬ್ಬಣ್ಣದ ಫೋಟೋಗಳನ್ನೂ 
ತೆಗೆದೆವು (ಶಸುಕೂ. ೨೦೭)- 
ಮೂವಣ್ಣದಣ್ಣ ಎ (2) : ಮೂವಣ್ಣದಣ್ಣಗಳನು ಹೆ[ಕಾಣಾ-ಮೊ]ಣ್ಣ 
ಮಾಡಿಯೆ ಹಿಡಿತಹೆನು (ತಗ. 0೨-00). ಮೂವಣ್ಣದಾಬೆ «. 
ಪರಾಶಕ್ತಿ; ಆದಿಪ್ರಕೃತಿ; ಮೂಲಶಕ್ತಿ: .ಹರಹಿನಲಿ ಬೇಟದಲಿ 
ಮೂವಣ್ಣದಾಬೆಯ ಕೂಟದಲಿ ಕುಜುಹಾಗಿ ಮಿಗೆ ನಿರ್ಲೋಟಿಸುವ ನಿಜ ದಿಟ್ಟ 
ಜೊಮ್ಮವಿದು (ಕುಣ್ಮಾಸ. ೯-0೭), [ಮ್ಯೂ ( -- ಮೂಡಿ) 4 ಬಣ್ಣ] 


ಮೂವಣ್ಣಂಗೊಳ್‌ 


ಮೂವಣ್ಣಂಗೊಳ್‌, ಮೂವಣ್ಣಗೊಳು ಕ್ರಿ). ೧. ಮೂರುಬಣ್ಣ 
ಗಳಿಂದ ಕೂಡಿರು ; ತ್ರಿವರ್ಣವಾಗು. ೨. (ಆಲಂ) ಮೂರು 
ಬೇರೆ ಬೇರೆ ` ರೂಪಗಳುಗು : ಮೂವರುಮವರ ' ತನೊಜರ್‌ 
ಮೂವಣ್ಣಂಗೊಂಡು ತೆಲುಗ ಕನ್ನಡ ತಿಗುಳರ್‌ ತೀವಿದ ನಾಡುಗಳಂ 
ತಾಮೋವಲೈಂದಡರ್ದರಂದು ಮೂಲುಶಿ ಪೊಬಟಲಂ (a2: ೨-೩೦). 
ಮೂವಣ್ಣಗೊಳು : ೩. ವಿವರ್ಣವಾಗು ; ಪೇಲವವಾಗು: 
ಬೆಲೆವೆಣ್ಣುಗಳೀ ಕಾದಲರ್‌ ತೊಲಗೆ ಹೊಲಬಳಿದು ಮೂವಣ್ಣಗೊಳುತಿರ್ದ 
ರಂದು (ಉದ್ಯರೇ- ೪-10): [ ಮೂವಣ್ಣ 4+ ಕೊಳ್‌] 

ಮೂವಣ್ಣಂಬರ್‌ (ಕ್ರಿ): ೧- ಮೂರುಬಣ್ಣಗಳಲ್ಲಿ ಹಾದುಬರು ; 
ಮೂರುರಂಗುಗಳನ್ನು ಹೊಂದು : 'ಕಂದಿದಳುಟ್‌ದೊಡೆ ಬೆಳ್ಳಿ 
ನೊಳೊಂದಿದಳೊಂದದೊಡೆ ಬಂದೊಡತಿರಾಗಕ್ಕಂ ಸಂದಳಿವಳ್‌ ಮೂವಣ್ಣಂ 
ಬಂದಳ್‌ ನಿಷ್ಕರುಣ ತರುಣಿ ನಿಷ್ಕಾರಣದಿಂ (ಕುರ್ರಘು-. 6-೩೪), 
೨. (ಬಾಲ್ಯ, ಯೌವನ ಮತ್ತು ಮುಪ್ಪು ಎಂಬ) ಮೂರು ಅವಸ್ಥೆ 
ಗಳನ್ನು ಹಾದು ಬರು; ಆವರಿಸೆ ಕೂಸುತನಮು ಜಾವನಮುಂ 
ಮಪ್ಪೆಸೆಡೆಯೋಸ್ಸೆದೆಲಂ ಕೂದಗ್ರಾಬರೆ ರೂಪಪರಾವರ್ತನವಿಧಿಯುನವರ್ಗ 
ವಿಧಿ ಎಧಿಯಿಸುಗುಂ (1. ೨-೪) ೩. (ಬ್ರಹ್ಮ, ವಿಷ್ಣು ಮತ್ತು 
ಮಹೇಶ್ವರ ಎಂಬ) ಮೂರು ಬೇರೆಬೇರೆ ಸ ಒರೂಪವನ್ನು ಪಡೆ ; 
ಆವಾವ ತೆಂದೊಳೆಂತುಂ ಭಾವಿಪ್ಪೊಡನೇಕರೂಪನಾಗಿರ್ಪವರಂ ದೇವರವ 
ರೆಂದು ನಂಬದೆ. ಮೂವಣ್ಣಂಬಂದ ದೇವರಂ ನಂಬುವುದೇ (ಸರು. 0-038): 

['ಮೂವಣ್ಣ __ ಬರ್‌ ( ಎ ವರ್‌) ] 

'ಮೂವಣ್ಣಂಬರಿಸು (ಕ್ರಿ). ೧. ಮೂರುಬಣ್ಣಗಳು ಬರುವಂತೆ 
ಮಾಡು ; ತ್ರಿವರ್ಣವಾಗಿಸು. ೨. (ಬಾಲ್ಯ, ಯೌವನ ಮತ್ತು 
ಮುಪ್ಪು ಎಂಬ) ಮೂರು' ಅವಸ್ಥೆಗಳನ್ನು” ಉಂಟುಮಾಡು : 
ಸಾವನ್ನೆವರಂ ಸೈತಿರದಾವನೊಳಂ ಶೈಶವಂ ಯುವತ್ವಂ ಮುಪ್ಪೆಂಬೀ ವಿಧಿ: 
ವಡೆದಿರ್ದಲ್ಲಿಯೆ ಮೂವಣ್ಣಂಬರಿಪ ದೇಹದೊಳ್‌ ಮೋಹಿಪುದ್ದೇ (ರರ. 
1-೩). ವಿ. (ಆಲಂ) ವಿವರ್ಣಗೊಳಸು ; ಪೇಲವವಾಗಿಸು : 
ಅಣ್ಣ ಮೋಂಿಗೊಳಿಸಿ ಜೋಳಿಕರಣ್ಣಲೆಯಂ ತಳಿರನುಡಿಸಿ ನನ್ನುಗೆಯಂ' 
ಮೂವಣ್ಣಂಬರಿಸಿದನುರ್ವರೆ ಬಣ್ಣಿಸಲೆಣಯಂಗನ್ಮಪತಿಚಕ್ರಿಯ ಬಿಸದಿಂ 
(ov. ೪, edie: 003-09; 1210 ?)- 

[ ಮೂವಣ್ಣ __ ಬರಿಸು ( ೬ ವರಿಸು )] 

ಮೂವಣ್ಣಗೊಳು ' ಮೂವಣ್ಣಂಗೊಳ್‌' ನೋ. 

ಮೂವಣ್ಣವಡೆ (ಕ್ರಿ). ಎ ಮೂವಣ್ಣಂಬರ್‌ ೨: ಹಸುಳೆತನ 
ದೊಳೊಂದು ಹೊಸಹರೆಯದೊಳೊಂದು ಹಸಗೆಟ್ಟ ಮುಪ್ಪಿನೊಳೊಂದು. 
ಮುಸುಕಿದ ಮೂವಣ್ಣವಡೆದು ಕಡೆದು ಮತ್ತೆ ಮಸಿನಣ್ಣಹುದೀ ಒಡಲು 
(21300. 0೪-00). [ ಮೂವಣ್ಣ .. ಪಡೆ, ] 

ಮೂವತ್ತು, ಮುಪ್ಪತ್ತು, ಮುವ್ವತ್ತು (ನಾ). ಒಂದು ಸಂಖ್ಯೆ ; 
ಮೂರು ಹತ್ತು; ತ್ರಿದಶ: ನಾಲ್ವತ್ತು ಸಾಂಪಿನೊಳೊನ್ನು 
ಮೂವತ್ತಣ್ಲ ಕೆಟಗುಂ ಇನ್ನೂಅ ಮೇಲುಂ ಅರೆಸಾಂಪು (ಎ3. ೪1, 
೬-೩; 793) ; ಕೂಟಾ ತೊಟದು ಮೂವತ್ತುಗಾವುದ ೬ » x 
ದೆವಸದೊಳೆಯ್ದಿ (೫೪೬3: 31-4. 60-0೬ ; 568); ವೃಷಸೇನ ಸೌಬಲರ 
ಸರಳು ಮೂಪತ್ತಅಲಿ... ಮುಣ್‌ಯೆಚ್ಚು ವಿಮುಖರ ಮಾಡಿದನು 
ಭೀಮ (ಕುಣ್ಧಾಕ: ೧-4). . ಮುಪ್ಪತ್ತು. ಮುವ್ವತ್ತು: ಈಗ 
ಮುವ್ವತ್ತು ಷರುಷಗಳ ಹಿಂದಲ ನಮ್ಮ ಊರ ನರಸಿಂಹಸ್ವಾಮಿಯ) 
ವೈಭವವನ್ನು ಜ್ಞ್ಯಾಪಿಸಿಕೊಂಡರೆ ದೇವರಿಗಿಂತ ಕಾಲವೇ ಪ್ರಬಲವಾದುದೆಂದು. 
ತೋರುತ್ತದೆ (ಶಕೂತೀ. ೪4). 

ಮುವೃತ್ತೆರಡು ಕಲೆ ಎ [ವೀಶೈ] ಸದಾಚಾರ, ಸದ್ಭಕ್ತಿ ಇತ್ಯಾದಿ 


೭೩೪೮ 


ಮೂವತ್ತು 


ಮೂವತ್ತೆರಡು ಬಗೆಯ ಕಲೆಗಳು; ಬತ್ತೀಸ ಕಲೆ : ಇಂತೀ ಮುವ್ವ 
ತ್ತೆರಡು ಕಲೆಗಳ ಸದ್ಗುರುಮಃಖದಿಂದಲ:ದ ಬಸವ ಮೊದಲಾದ ಸಮಸ್ತ 
ಪ್ರಮಥಗಣಂಗಳಿಲ್ಲ ನಿರಾಭಾರಿ ವೀರಶೈವಸನ್ಮಾರ್ಗವಿಡಿದಾಚರಿಸಿದರು 
ನೋಡಾ.(ಮಜಾರೇ. ೨- ೦-೨೧). ಮೂವತ್ತಾಳುಂ ಗುಣ ಎ [ಜೈನ] 
ಆಚಾರ್ಯನಿಗೆ ಅಗತ್ಯವಾದ ಮೂವತ್ತಾರು ಬಗೆಯ ಗುಣಗಳು ; 
ಅನಶನಾದಿ ಹನ್ನೆರಡು ತಪಗಳು, `ಸಾಮಾಯಿಕ ಪ್ರತಿಕ್ರಮಣಾದಿ 
ಆರು ಆವಶ್ಯಕಗಳು, ಉತ್ತಮಕ್ಷಮಾದಿ ಹತ್ತು ಧರ್ಮಗಳು, 
ಜ್ಞಾನಾಚಾರಾದಿ ಐದು ಆಚಾರಗಳು ಮತ್ತು ಮನೋಗುಪ್ಪ್ಯುದಿ 
ಮೂರು ಗುಪ್ತಿಗಳು : ಮೂವೆತ್ತಾಟುಂ ಗುಣಂಗಳ್‌ ತಮಗಮರ್ದಿರೆ 
ಸಂದೈದುಮಾಜಾರದೊಳ್ಳದ್ಭಾವಂ ಕೈಗಣ್ಮೆ . . . ಆಚಾರ್ಯರಿನ್ನೆಮ್ಮ 
ನೇನೋದಾವಂ ತಳ್ತಟ್ವದಂತೋಸರಿಸಿ ಕಳೆಗೆ ಸಂಸಾರಕಾಂತಾರದಿಂದಂ 
(ಅಂತ್ರ: 0-೩); ಮೂವತ್ತಾಲುಂ ಗುಣದಿಂ ಭಾವಜನಂ ಕಟ್ಟಿ ಪೆಟ್ಬವೆಟಕದರ್‌ 
ವೃಷದಿಂ ಭಾವಿಪೊಡೆ ಮೇಘಚಂದ್ರತ್ರೆ, ಶವಿದ್ಮರದೆಂತೊ ಶಾಂತರಸಮಂ 
ತಳೆದರ್‌ (ಕಾನು, ೦-೦). ಮೂವತ್ತಿರ್ವರ್‌, ಮುವ್ಧತ್ತಿರ್ವರ್‌, ಮೂವ 
ತಿಬ್ಬರ್‌, ಮೂವದಿಂಬರ್‌ ಎ ಮೂವತ್ತೆರಡು ಮಂದಿ; ಮೂವತ್ತೆರಡು 
ಜನ : ಆಯಿರ್ವರ್ಗಂ ಮಕ್ಕಳ್‌ ಶ್ರೀವರ್ಧನಂ ವಿಜಯಂಧರಂ ವೀರಬಾಹು 
ಮೊದಲಾಗಿ ಮೂವತ್ತಿರ್ವರ್‌ ಕುಮಾರರುಂ (ಕಲ್ನಾಣ. ೯-09); ಮುವ್ವ 
ಶ್ತಿರ್ವರ್ಪೆಂಡಿರುಮಂ ಬಂಧುಜನಮುಮಂ ಜ್ಯೇಷ್ಠಪುತ್ರನುಮಂ ಕರೆದು 
(6ರಾಕ್ಕು. 0-000); ಮೂವತ್ತಿಬ್ಬರುಂ.. ನಲ್ಲುಳ ಕಟ ಕೊಟ್ಟರ್‌ 
(4. ಸ» ರಂಗ್‌. 92-5 ತು. 90); ಪೊನ್ನೆಜನುಂ ಚೋಲಮಹಾ 
ರಾಜನುಂ ಮೂವದಿಂಬರ್ಪ್ಪಾರ್ವರಾನ್‌ ಕೊಂದಾ » (ಸಿಕ. 2೪1, ಖುರಗಿ- 
906-9 ; 8ನೆಯ 8). ಮೂವತ್ತುಮುಕ್ಕೋಟಿ, ಮೂವತ್ತುಮೂರು 
ಕೋಟಿ, ಮೂವತ್ತುಮೂರ್ಕೋಟಿ ಎ (ಸಾಮಾನ್ಯವಾಗಿ ದೇವತೆಗಳ 
ಎಣಿಕೆಯನ್ನು ಸೂಚಿಸುವ) ಒಂದು ಸಂಖ್ಯೆ : ಮೂವತ್ತುಮುಕ್ಕೋಟಿ 
ದೇವೇಶ್ವರಯೋಗಿಹೃದ್ದ್ಯಾನಗಮ್ಮ ಪರಮಪುರುಷ ಪುರುಷೋತ್ತಮ 
(ಶೋಶತ- ೩೬-೦೦); ಮಕ್ಕಳಿವರೇನಮ್ಮ ? ಮೂವತ್ತುಮೂರುಕೋಟಿ | 
ನಾ ಹಡೆದ ಮೂವತ್ತುಮೂರುಕೋಟಿ (ಕಂ ೫9-3); ಜಾನಕಿಯ. ಕಣ್ಣೆ 
ತೋಣತು. ಮುಂದೆ . ., ಮೂವತ್ತುಮೂರ್ಕೊಟಿ ವಿಟುಧರಂ 
ತನ್ನೊಳ್ಳುಳುಗಿದರಣಕಿಪ ಫೆಪೊದವಿ ಪರಿವ ಬೆಳ್ಳೊನಲ್ಲಿವಿಜನದಿಯ 
(ಖಾ. ೦೯-೪). ಮೂವತ್ತುಮೂದೇವರ್‌ ಹನ್ನೆರಡು ಆದಿತ್ಕರು, 
ಎಂಟು ವಸುಗಳು, ಹನ್ನೊಂದು ರುದ್ರರು, ಇಬ್ಬರು ಅಶ್ವಿನಿಗಳು 
ಎಂಬುದಾಗಿ ಮೂವತ್ತುಮೂರು ದೇವತೆಗಳು; ತ್ರಿದಶರು ; 
ಏಕಾದಶರುದ್ರರುಂ ದ್ವಾದಶಾದಿತ್ಯರುಮಷ್ಟವಸುಗಳುಮಶ್ಚಿನೀದೇವರುಂ 
ಮೊದಲಾಗೆ ಮೂವತ್ತ ತ್ತು 3 ಮೂದೇವರುಂ .... , ನೆರೆದು (ser: 
9-0೫೭ 5), ಮೂವತ್ತುಮೂವರ್‌ ಎ ಮೂವತ್ತುಮೂದೇವರ್‌ : 
ಮೂನೂಜಯ್ಸತ್ತು ಸಮಾಚೀನವಿಮಾನಂಗಳುಂ ' ಮೂವತ್ತುಮೂವಂ್‌ 
ದಿವಿಜರುಂ - . , ಅಉುವತ್ತುಮೂವಂ* ವಲ್ಲಭೆಯರುಂ ತನಗೆ ಪ್ರಸಿದ್ಧ 
ಮಾಗೆ (ಕಾಂತಿತ್ರೆ. 9-000 5) ; ಮೂವತ್ತುಮೂವರಾದರ್‌ ದೇವರ್‌ (ಕಮರ: 
೪ ತ್ರಯೋ). ಮೂವತ್ತುಮೂಜು, ಮುಪ್ಪತ್ತುಮೂರು, ಮೂದೆ 
ತೂಲು ಎ. ಒಂದು ಸಂಖ್ಯೆ; ಮೂವತ್ತು ಮತ್ತು ಮೂರು : 
ಮೂವತ್ತುಮೂಜು ಸಾಗರೋಪಮಂಬರೆಗಮಾಯುಷ್ಯಮನೊಡಯರಾಗಿ 
(ಪರ್ಮಾಣ. ೯೮-೦೫) ; ಸ್ವಸ್ತಿಶ್ರೀ ಸೀಯವಲ್ಲವರಸರ್‌ . , . ಮುಪ್ಪತ್ತು 
ಮೂರು ಪರಿಹಾರ ಕೊಟ್ಟರ್‌ (ಎಳ: 1x. ಹೊಸಕೋ, ೨೨3-೯; ಸು. 160) ; 
ಸುರಮೆನಲು ಮೂವತ್ಮೂಖುನಕ್ಷತ್ರಮಿಪ್ಪತ್ತೇಟಕಿನಿಕುಂ y 
9೦೪-೯). ಮೂವತ್ತೆರಡಾಯುಧ ೬ ಮೂವತ್ತೆರಡು ಬಗೆಯ ಅಸ್ತ್ರ 
ಗಳು; ಬತ್ತೀಸಾಯುಧ ; ಕಟ್ಟಿದ ಪಬಯಿಗೆಗಳುಮೊಟ್ಟಿದ ಮೂವತ್ತರ 


ಮೂವಳಸ್ಕು 
ಡಾಯುಧಂಗಳುಂ ಬೆರಸಿ . . . ಪಡೆವಳರ್ಕಳ್‌ ಕುರುಕ್ಷೇತ್ರದೊಳ್‌ ಚಿತ್ರಿಸಿ 
ದಂತೊಡ್ಡಿ ನಿಂದಾಗಳ್‌ (ಶುಂಶರಾ, ೧೨-೫೭೬): ಪರಶು ಬಿಲು . . . 
ಶೂಲು ಸುರಗಿ ಮೊದಲಾಗೆ ಮೂವತ್ತೆರಡಾಯುಧಮಂ ಮಹೋತ್ಸವಂ 
ಬೆರಸಿನಿತಂ ನಿಲಿಪಿ ಪೂಜಿಸಿ (ರರ್ತಾಕ್ಕು- 3-೦೨೮). ಮೊವತ್ತೆರಟ್ಲಾಡು. 
ಮವತ್ತೆರಡುನಾಡು « [ಜೈನ] “ವಿದೇಹಕ್ಷೇತ್ರದಲ್ಲಿ ಸೀತಾ. 
ಸಿತೋದಾ. ವಕ್ಷಾರಗಿರಿ ಮತ್ತು ವಿಭಂಗನದಿಗಳ ಮೂಲಕವಾಗಿ 
ಮೂವತ್ತೆರಡು ದೇಶಗಳಾಗಿವೆ” (ಕರಂಪು- 6 ಕೈನ ಪಂರಾಹಿಕ ಕೋಕ) : 
ಒಂದಜಿಕೊಳ್‌ ಪದಿನಾಜಾಗಿ ನಿರಂತರಂ ಸೊಗಯಿಕುಂ ಮೂವತ್ತೆರಟ್ನೂಡು 
ಗಳ್‌ (ಅಂತಿ. ೧-೩೦) : ಉದಯಿಸಿರ್ಪುಡು ನೋಡೆ ಮೂದತ್ತೆರಡುನಾಡು 
ಗಳು (ಸಾಳ್ಮ: 
ಮುಪ್ಪತ್ತು 
ನುಪ್ಪದೀ; ತೆಲು. ಮುಪ್ಪದಿ, ಬ 
ಮೂವಳಸು, (ಕ್ರಿ) ಮೂರು ಸುತ್ತು ಅವರಿಸು; ತ್ರಿ 
ಜಳರುಹನಾಭಂ ಕಣ್ಣೊಳ* ಪೊಳೆದುಳ್ಳುವ ಸೂರ್ಯುಹಾಸಮಂ ಕುಡೆ 
ಕೈಯೊಳ್‌ ಹಳಧರನ ದೇಹರುಚಿ ಮ 
ಸಿತ್ತಾಗಳ್‌ (ಕಂಣನೂಿ, ೪-3೬); 
ನಿಜಯಶಂ (ಮೂಕಿ. ೪-೦8೨); ನೈಪಾಲಕರು . . . 


ಭರದಿಂದೆಯ್ತಂದೆಡೆ. 
ಯಿಲ್ಲದಂತಾ ಪುರವ ಮುತ್ತಿದರು. ಮೂವಳಸಿ (ನೇಮಿಸ0- 03-೬9): 
[ಮೂ (ವ ಮೂಖ) 4 ಬಳಸು] 
ಮೂವಳಸು, (ನಾ): ಮೂರು ಸುತ್ತು; ಮೂರು ಆವರ್ತ: 


ಸಜ್ಜಾತಗಿರಿಯನೆಯ್ದಿಯನ್ಲಿಯೆ ರಾತ್ರಿ ಪ್ರತಿಮೆ ನಿಂದೊರನ್ನೆಗಂ ಕಾಟ 
ಮೂವಳಸಂ ಬಳಸಿಯುಂ ತಗುಳ್ಳು ತಮ್ಮಂ ಸುಡೆ (ನತ್ಮಾರಾ. ೦೭೪-೬ 
ಮೂವಳಸಾಗಿ ಸುತ್ತಿ ಮುತ್ತಿ ಕಾದುತ್ತಿರ್ದ 


ಸುದಂಪ್ಕ: ೭ ಕಂಡು (8ತಿಕ್ರ, ೪-೬೦ ನ); 
ಮೂವಳಸಾಗೆ ತ್ತಿ ಕೊಳ್ಳು ದುಂ (ಸರಾ 


[ವ್ಯೂ (ಆ ಮೂಜು) ; 
" ಮೂವಡಿಸು ` 


ತಮಿ 


ನೋ. 


ಳುನಾಡಿನ ಚಿದಂಬರಕ್ಷೇತ್ರದಲ್ಲಿ ನೆಲಸಿ. 


ಮೂವಳಿಸು 
ಮೂವಾಯಿಲರು (ನೂ). 


ಶಿವನ ಮಹಾಭಕ್ತರೆಂದು ಪರಿಗಣಿತರಾಗಿದ್ದ ಮೂರುಸಾವಿರ 
ಬ್ರಾಹ್ಮಣರ ಒಂದು ವರ್ಗ ; ಇಂತೊಪ್ಪುವೆರಿ ಮೂವಾಯಿಲರು 
ಕುಳ್ಳಿರಲು ಸಂತತಂ ಮೆಆಸಿದ ಪೊನ್ನ್ನಂಬಲದೊಳೆಸೆದಿನಲು (ಕುಕ ರೇ. 
08-೭)- [ ತಮಿ. ಮೂವಾಯಿರವರ್‌] 

ಮೂವಾಳ್‌ (ನಾ). ಮೊರುಸುರಿ € ಮೂವಾ 
೪ಕ್ಕಿರ್ದರ್ವರೆಯೊಳ್‌ ಬೆಳೆಗೆ ಸಾರೆ ಕರ್ವಿನ 
ಮಡಲಂತೆ ಕವಲ್ವುರ್ವಿದ 
(ಉಪ್ಕಾನ- ೨೦೭)- 


ಮೂವಿಟ್ಟಿ (ನಾ): ಸಂಬಳವಿಲ್ಲದೆ ಮಾಡು: 
ಮೂರುಬಗೆಯ ಬಿಟ್ಟಿಕೆಲಸ: p 
ತೆರನಾದುದು (ಇದೇ ಶಾಸನಗಳಲ್ಲಿ ಬರುವ `ಮೂವಿಟ್ಟಿ ) : (೧ 
ಶೋಧನ ಕರ್ಮ-ಮಾರ್ಗ ಮಧ್ಯದ ರಸ್ತೆಯನ್ನು ಸರಿಪಡಿಭುವುದ: 


ಮೂರು 


ಸೇತುವೆ. ನದಿ, ಬಾವಿ ಇತ್ಯಾದಿಗಳನು - (5) 
ವಹನಕರ್ಮ-ಆಯುಧ. ಕವಚ. ಧಾನ್ಯ ಮುಂತಾದುಃ ಹೊರು 

(ಹ) ಅಪನಯನ ಕರ್ವ -ಪೆಟ್ಟು ತಿಂದು ಬಿದ್ದ 
ಸೈನಿಕರನ್ನು ಅವರ ಆಯುಧಗಳ ಸಮೇತ ಹೊರುವುದು” (ಕರರ. 


ಲ 
೨೩೬)1 ಕೆಯ್ಸೆ ಅಕಿಯಂ ಕೊಟ್ಟಳವಟ್ಟ ಸಃರಧನವ: 
ಕಾಲ್ಗೆಅಗಿತ್ತಂತರಿಗಂಗೆ ಬೆಚಿಃ 


೭೩೪೯ 


15 


2 


ಮೂವೆರಲ್‌ 


(ಕಂಕಣ: ೬-೩೦) ; ಕೊಟ್ಟೆಯ್ದೆ ಕಪ್ಪಮಂ ಮಗುಲ್ಹಿಟ್ಟಿದ ಬಟ್‌ಗೊಲ್ಲು 
ಪೇಟ್ಜ ತಾಣಕ್ಕೆ ನ್ಮ ೈಪರ್‌ ಬಿಟ್ಟು ಭುಜಗರ್ವಮಂ ಮೂವಿಟ್ಟಿಗೆ ಬರೆ ನೆಗಬ 
ನಿಳೆಯೊಳರವಿಂದನ್ಮಪಂ (ಕಾರ್ಕಫಿ- ೨-3) ; ನೀರಾರಿನೃಪಾಳರಂ ಬಿರಿಸಿದೆಂ 
ಮೂವಿಟ್ಟಿಗಂ ಬಿಟ್ಟಿಗಂ (ಸಕ. ೫1: ರಾವಣ. ೨೫ 1224) ; ಶೋಧನ 
ಕರ್ಮ. ವಹನಕರ್ಮ, ಅಪನಯನಕರ್ಮ ಎಂಬ ಮೂರು ಬಗೆಯಾದ 
ವಿಪ್ಟಿಗಳನ್ನು ಕನ್ನಡಕವಿಗಳು `ಮೂವಿಟ್ಟಿ” ಎಂಬ' ಪದದಿಂದ ನಿರ್ದೇಶಿ 
ಸಿರುವ ಹಾಗೆ ಕಾಣುತ್ತದೆ. ಸೋತ ರಾಜನು ಗೆದ್ದ ರಾಜನಿಗೆ ಈ ಎಪ್ಪಿ 
ಕರ್ಮಗಳನ್ನು ಮಾಡುವ ದೈನ್ಯಾವಸ್ಕೆಗೆ ಗುರಿಯಾಗುತ್ತಿದ್ದರು .. . ಪಂಪ 
ಪೊನ್ನ ಪಾರ್ಶ್ವರ ಪದ್ಯಗಳಲ್ಲಿ "ಮೂವಿಟ್ಟಿ'ಗೆ ಇರುವ ಆನುಪೂರ್ವಿ ಹೆಚ್ಚು 
ಕಡಮೆ ಒಂದೇ ರೀತಿಯಾಗಿರುವುದು ಸೋಜಿಗದ ವಿಷಯ (ಸುರಾನೆ. ೨೨೪)- 
[ಮ್ಯೂ (ಇಮೂಜು) 4. ಬಿಟ್ಟಿ] 


ಮೂವಿಟ್ಟಿಗೆಯ್‌ (ಕ್ರಿ). ಮೂರು ಬಗೆಯ ಬಿಟ್ಟಿಕೆಲಸಗಳನ್ನು 
ಮಾಡು ದಮೆ ಮನಂಗೊಂಡಿರ್ಶ್ಟ ಕಂದಿಪ್ಪ ಕಾಲ್ಗೆಅಗಿಪ್ಪಾ 


೫.೩ ಗೆಯ್ದುತ್ತಿರೆ ಇ ೬ ೫ ಮಾವಿಟ್ಟಿಗೆಯ್ದಿರ್ಪೃ ಪೊಡರಂ ೫ ೫ ೫ 
(3922. 12/-1: 0೬-೦೨; 1001)- [ಮೂವಿಟ್ಟಿ ಎ. ಕೆಯ) 

ಮೂವಿಧಿ (ನಾ). ೧. ಮೂರು ಬಗೆಯ ತೊಂದರೆ : ತಾಪತ್ರಯ : 
*ಮೂವಿಧಿಗಾಣ್‌' ಪರಾ. ೨. (?) : ಅಡಸು ಹರಿ ವಿಧಿಗಳಂ ಬಡಿಸು 
ಮೂವಿಧಿಗಳಂ ಸುಡಿಸು. ಕೈಲಾಸವ:ಃ ೨ (ತಂತ್ರ: ೪೬-೨೨) 

[ಮೂ (ಆಮೂಜು) 4 ವಿಧಿ] 

ಮೂವಿಧಿಗಾಣ್‌ (ಕ್ರಿ). ತೊಂದರೆಗೊಳಗಾಗು: ತಾಪತ್ರಯ ಪಡು : 
ಹೊತ್ತ ನಿಜವನಜಿ” 
ಕಾಣದೆ ಮೂವಿಧಿಗಾಣ್ವ ರನೇನೆಂಬೆನಯ್ಯ (6ರನ: ಮು. ೬4-00೪). 

[ಮೂವಿಧಿ * ಕಾಣ್‌] 

ಮೂವಿಧಿಬಡು (ಕ್ರಿ). ಇ ಮೂವಿಧಿಗಾಣ್‌ : ಮುಟ್ಟರೊಂದುವನು 
ಮೂವಿಧಿಬಟ್ಟರೂ (೭ರ. ೩68)... [ಮೂವಿಧಿ 4 ಪಡ್ಗು] 

ಮೂವೀದಿವಡಿಸು (ಕ್ರಿ): ೧. ಮೂರುಬೀದಿಗಳನ್ನು ತಿರುಗಿಸು. 
ವಿ. (ಆಲಂ) ಅಲೆಯುವಂತೆ ಮಾಡು; ಸುತ್ತಾಡಿಸು : ಪೀತಾಂಶುಕ 
ನೆಂದು ಪಾವಕನು ಮೂವೀದಿವಡಿಸಿಯಂಂ (ಓಗರ, ೯-೩೩ ವ). 

[ಮ್ಯೂ (ಇ ಮೂಜು) 4 ಬೀದಿ 4 ಪಡಿಸು] 

ಮೂವೀಧಿಗೊಳ್‌ (ಕ್ರಿ). ಮೂರು ದಾರಿ ಹಿಡಿ; ಮೂರುಸೀಳಾಗು : 
ಮೂವೀಧಿಗೊಂಡು ಮುನ್ನೀರ ಬೀಳುತ ಚಂದ್ರಗಾವಿಯ ವಸನವ ತಳೆದು 
ಸಾವಿರಕ್ಕೆಯಿಂದೆ ಪೊಡೆವಟ್ಟನೆಂಬಂತೆ ತೀವಿತು ಕಡುಸಂಜೆಗೆಂಪು (ನೋಶತ. 
೨೧-೦೬). [ಮೂ (ಮೂಜು) 4 ವೀಧಿ 4 ಕೊಳ್‌] 

ಮೂವೆ 'ಮೂಮೆ' ನೋ. 

ಮೂವೆರಟಿ (ನಾ). [ಸಂಗೀತ] ಒಂದು ಬಗೆಯ ಲಯ: ದೇಸಿಯ 


ತಾಳದೊಳಗೆ ಒತ್ತೆರಟಿ ಮುೂವೆರಟಿ ಮೊದಲಾದ ಲಯದಿಂ . . ."ಪಾಡುಪ 
"೦ ಮೆಯ್ಕೋಜಿ'ಸಿ (ಹೂಶಾ- ೭೬), [21 


ಮೂವೆರಲ್‌. ಮೂವೆರಲು, ಮೂವೆರಳು (ನಾ). ೧. ಮೂರುಬೆರಳು. 

೨. ಮೂರುಬೆರಳುಗಳ ಒಂದು ಅಳತೆ : ಎರಡೂರ್ಥ್ವರೇಖೆಗಳ* 
(ಳಸ್ವ) ಪ್ರೋಥ. ಮಧ್ಯದೊಳ್‌ ತೋಟ್‌ ಮಹಾಜ್ವರಪರಿತಾಪ 
ದೊಳಷ್ಟಮವರಿಸಕ್ಕಾ ವಾಜಿಗೆಯ್ದುಗುಂ ಮರಣಭಯಂ. (6ಕ್ಕಕಾ. ೫-೦೦). 
ಮೂವೆರಲು : ೧: ಸುರನರ ನಾಗಲೋಕದಿ ನರ್ತಿಸುವ ಸೌಂದರವೆಣ್ಣು 
೨ ಸರಿಯಿಲ್ಲವೆಂದು ಮೂವೆರಲಿಂದೆ ರತಿರಾಜ ಬರೆದಂತೆ ತಿವಳಿ 
೨೦). ಮೂವೆರಳು ; ೨. ನಾಲ್ವೆರಳು ಹಸ್ತಿನಿಗೆ 
ಚಿತ್ತಿನಿಗೆ ಇರ್ವೆರಳು ಕುಚಮಧ್ಯೆ ಶಂಬನಿಗೆ (ಸರ್ಕ. ೧೩೬೩); 


ಲೊಕ್ಕಿಬೇರಿನ ತೊಕ್ಕನ್ನು ತೆಗೆದು ಒಣಗಿಸಿ ಚೂರ್ಣವ ಮೂವೆರಳಿನಷ್ಟನ್ನು 


ಮೂವೆರಲು 


ಹಸುವಿನ ತುಪ್ಪದಲ್ಲಿ ಒಂದು ಮಂಡಲ: ಸೇವಿಸೆ ಕ್ಷಯ ಖಸು ಗುಣಮಕ್ಕುಂ 
(44. ೨0೪). [ಮ್ಯೂ (ಆಮೂಜು) - ಬೆರಲ್‌] 

ಮೂವೆರಲು ಮೂವರಲ್‌ ' ನೋ. 

ಮೂವೆರಳ್‌ (ನಾ)- ಮೂರು ಎರಡು; ಆರು; * ಮೂವೆರಳ್ಕೊಗ ' 
ಪರಾ. [ಮ್ಮೂ (ಆ ಮೂಜು) 4 ಎರಳ್‌ (೬ ಎರಡು)] s 

ಮೂವೆರಳು ' ಮೂವೆರಲ್‌ ' ನೋ. 

ಮೂವೆರಕ್ಕೊಗ (ನಾ). ಆರುಮುಖ : ಸಾವಿರಭುಜದ ಶರಭ ಶತಮುಖದ 
ಶಾರ್ದೂಲ ಮೂವೆರಳ್ಳೊಗದೆರಲೆ . . : ಅನಿತುಮಂ ಕುವರಂಗೆ ತೋಟ 
ಸಿದನು (68. ೦೨-೦೪). [ಮೂವೆರಳ್‌ 4 ಮೊಗ] 

ಮೂವೇಳೆ (ನಾ)... ಮೂರುಹೊತ್ತು; ತ್ರಿಕಾಲ : ಒಲದು ಮಜ್ಮನೆ|10 
ಮಾಡಿ ಧೌತವಸ್ವವನುಟ್ಟು ಸುಲಭಸದೃಕ್ತಿಯೊಳ್ಳೂಡಿ ಬಲಗೊಂಡು 
ಮೂವೇಳೆ ಜಿನಭವನವ ಪೊಕ್ಕು ನಲಿದು ನಮಿಸಿದ ದೇವನಿಗೆ (ತೇನುತಾಂ- 
೪೯); ಸುರಮುನಿಪಜಾಲಕ್ಕೆ ಮೂವೇಳೆ ಭಸ್ಮಮಂ ತಳಿದು ಪ್ರಾಣವನಿತ್ತ. 
ವಿಶ್ವೇಶ್ವರಂ (ಗುಕುಣ. ೫-೬೭). 

2 [ಮೂ (ಆ ಮೂಜು) 4 ವೇಳಿ (= ವೇಲಿ)] 

ಮೂತೆ ' ಮೂಸೆ 'ನೋ. 

ಮೂಷಕ (ನಾ). ೧.,ಒಂದು ಬಗೆಯ ಪ್ರಾಣಿ; ಇಲಿ ; “ಅಮಿ; ವೃಷಃ, 
ಮೂಷಕಃ ಈಸ ಟ್ಟ ೨); ಮುಂಗುರಿ ಮೂಷಕಂ 
« * « ನಿಜವೈರಮಂ ಮಣಿದಿಪ್ಪುವೆನೆ ಮುನಿಯ ಮಹಿಮೆಯಂ ಪೊಗಳ್ವ 
ರಾರು-(ಶತಳಾ- ೩-೨೭), ೨. ಕಳ್ಳ; ಚೋರ. [ಸಂ,] 

ಮೂಪಕಪರ್ಣಿ (ನಾ). ಒಂದು. ಬಗೆಯ ಸಸ್ಕ; ಇಲಿಕಿವಿ ಗಿಡ: “ಚಿತ್ರಾ, 
ಉಪಚಿತ್ರಾ, , . ಮೂಷಕಪರ್ಣಿ--೧೦ ಎಲಿಯಾಲದ ಮರಕ್ಕೆ ಹೆಸರು, 
ಇಲಿಕಿವಿಗಿಡ” (ಸರಾಂತಿ, 0೩೨). [ಸಂ. ಮೂಷಕವರ್ಣೀ] 

ಮೂಸಕವಿಹ (ನಾ). ಇಲಿಯ ಕಡಿತದಿಂದ ಉಂಟಾಗುವ ನಂಜು; 
ತುಂಬುವುದುದೆಕಮುಮಂ ತಾನಿಂಬಿನೊಳಂ. ಕೈಪೆಸೊರೆಯ ಗುಂಡಿಗೆಯೊಳ್‌ 
ಮೂಡಿಕೆಂಬ ದಿನಂಬರಮಿರಿಸಿದುದಂ ಬಿಡದಭಿಮಂತ್ರಿಸುವುದು. ಸೂಟ್ಮೂಜು 
ವರಂ ಕುಡಿಸಲ್ಕಂತಾ ಜಳಮಂ ಕಿಡುಗುಂ ಮೂಷಕವಿಷಂಗಳಾಕ್ಷಣದಿಂದಂ 
(ಜಕರ ೦3-4); ಕಿಲುನೆಲ್ಲಿ, ಕಿಲುಗಡಸಿಗೆ, ಸುರುಸುರುಕೆ, ಇವು೩ಿ ಸಮಾನಂ 
ಗೊಂಡು ಅರೆದು ಆಡಿನ 'ಹಾಲಲ್ಲಿ ಅರೆದು ಕುಡಿದು ಪೂಸುವುದು. 
ಮೂಪಕವಿಷ ಮಾಣ್ಗುಂ (೧6. ೨೪೮). [ಸಂ. 

ಮೂಷಿಕ (ನು). ಇಲಿ; ಮೂಷಕ: ಈ ಮೂಷಿಕಂ ಸಾಮಾನ್ಯನಲ್ಲಂ. 
($559- ೨೬೦-೬). "ಮೂಷಿಕವಾಹನ' ಪರಾ. [ಹಂ.] 

'ಮೂಪಿಕಪರ್ಣಿ: (ನಾ). ಎ ಮೂಷಕಪರ್ಣಿ : *ಮೂಷಿಕಾಹ್ವಯೆಂ_ 
ಮೂಷಿಕಪರ್ಣಿ" (೬4. ೦೨೬). [ಸಂ: ಮೂಷಿಕಪರ್ಣೀ] 

ಮೂಷಿಕವಾಹನೆ (ನಾ). ಇಲಿಯನ್ನು ವಾಹನವಾಗಿ. ಉಳ್ಳವನು: 
ಗಣೇಶ : ಪಾಶಾಂಕುಶಧರ ಪರಮಪವಿತ್ರ ಮೂಷಿಕವಾಹನ ಮುನಿಜನ 
ಪ್ರೇಮ (ಶೃಕಃರ- 0-4-0); ಪ್ರಕಟಮಮತೆಯಲಿ ಮೂಸಿಕವಾಹನನೆ ತಾನು 
(ಕುಪ್ಪು... ೩೪-೪), [ಸಂ.] 

ಮೂಷಿಕೆ (ನಾ). ೧. `ಹೆಣ್ಣುಇಲಿ : ದಿವೃಜ್ಞು ನದಿಂದಾಕೆ. ಮೂಸಿಕೆ 
ಯಪ್ಪ ದನಣದಿಂತೆಂದಂ (ಕತ. 3-೪). ೨. ಹೆಗ್ಗಣ: *'ದೀರ್ಫ 
ದೇಹಿ: ಮೂಷಿಕಾ-೨ ಹೆಗ್ಗಣ'' (ಸ್ಯಾಂಕಿ. ೦೫). ೩. ಜೇಡರ ಹುಳು. 
೪. ಚಿನ್ನ, ಬೆಳ್ಳಿ ಮುಂತಾದ ಲೋಹಗಳನ್ನು ಕರಗಿಸುವ ಪಾತ್ರೆ; 
ಮೂಸೆ: ಭಸಿತವೇ ಫಟ ರುದ್ರಾಕ್ಷೆ ಮೂಲಿಕೆ ಸಿದ್ಧರಸ ಮೂಲಮಂತ್ರ. 
ನಿಜಹಸ್ತೆ ಮೂಷಿಕೆ ನಿಯಾಮಿಸುವಾಜ್ಞಿಯಿಂಧನಂ ಜ್ಞಾ; ನಾಗ್ನಿಯಗ್ನಿ (ಸಿರ್ಕಣ. 
9-00).. [ಸಂ. ಮೂಹಿಕಾ] 

ಮೂಷಿತ (ಗು). ೦. ಕದ್ದ; ಅಪಹರಿಸಿದ. (ನಾ) . ೨. ಕ 


೭೩೫೦ 


ಮೂಸ್ಕು 

ವಾದುದು ; ಕದಿಯಲ್ಲ ಿಟ್ಟುದು : “ಮೂಷಿಕ  ಮುಷಿತಂ-೨ 

ಕದಿಯಲ್ಪಟ್ಟದ್ದು'' (ಸರ್ಕಾ, ೩). [ಸಂ. ] 

ಮೂಷೆ (ನಾ). ೧.: ಹೆಣ್ಣುಇಲಿ. ೨. - ಮೂಪಿಕೆ ೪; ವಾಸವ 
ದಿಕ್ವಟಂ ಸಮೆದ ಮೂಷೆ. . . ಪಟಂಗಾಸಿನ. ಪೊನ್ನ ಗಂಟೆಯವೊಲೊಪ್ಪಿದು 
ದುದ್ಧತಭಾನುಮಂಡಲಂ (688. 1-೬0); ಕುಕ್ಕುಲಗುದಿವ ವಜ್ರದ ಮೂಷೆ 
ಯೊಳಕ್ಕಿ ಕರಗಿಸುವುದುಂ (ಸುಳುಶಾ, ೦-೪೬ 2); ಲೋಕದ ಸೂಕಳತ್ವಮಂ 
ಮೂಹೆಯೊಳಿಟ್ಟೆಅದಂತೆ ದುಷ್ಟತನದ ಪಟ್ಟಮನಾಂತಿಪ್ಪದು (ಕಣ್ಣಾ. 
೩-೩೦ ವ). [ಸಂ. ಮೂಷಾ] 

ಮೂಷೆಯಿಡು (ಕ )- ಚಿನ್ನ, ಬೆಳ್ಳಿ ಮೊದಲಾದ ಲೋಹಗಳನ್ನು ಕರಗಿ 
ಸಲು ಮೂಸೆಯನ್ನು ಸಜ್ಜುಮಾಡು.-ಕೋವೆಯನ್ನು ಅಣಿ 
ಗೊಳಿಸು : ಕೋಟಿಹೋಮಮುಮಂ ಬ್ರಾಹ್ಮಣಭೋಜನಮುಮಂ 
ಸೌಮ್ಯಗಿರಿಗುಹಾಗೇಹಂಗಳೊಳ್‌ ಮಂತ್ರಿ ಮಾಡಿದಪಂ , . . ಎಂದು 
ಡಂಗುರಮಂ ಪೊಯ್ಸೆ ಬಾಯ ಸವಿಗೆ ಪಾರ್ಪರೆಲ್ಲಂ ಪರ್ವತಕ್ಕೆ ಮೂಷೆ. 
[೫|೫೦. ಶೆ. ಸೆ]ಯಿಡುವಂತೆ ಸುತ್ತಿ ಮುತ್ತಿ ಬೇಳ್ವೆಯುಮನಡುಗೆಯುಮಂ 
ಎಡೆಯುಡುಗದೊಡರಿಸೆ (9ರ೯ೇ- 8-೨೦ ಕ). [ಮೂಪೆ ... ಇಡು) 

ಮೂಸಂಜೆ (ನಾ): ದಿನದ ಮೂರು ಸಂಧಿಕಾಲಗಳು ; ಬೆಳಗು, 
ಮಧ್ಯಾಹ್ನ ಮತ್ತು ಸಂಜೆ; ತ್ರಿಸಂಧೈ: `'ಮೂನಂಚೆಯೆಸೆವುದು 
ತ್ರಿಸಂಧ್ಯೈಯೊಳ್‌” (44: 63). ಮೂಯಿುಸಂಜೆ ' ಪರಾ. 

[ಮೂ (« ಮೂಟು) 4 ಸಂಜೆ] 

ಮೂಸಂಡಿ "ಮುಸುಂಡ್ಮಿ' ನೋ, 

ಮೂಸಂಡಿದೊತ್ತು (ನಾ). ಹೇಡಿಯಾದ ಸೇವಕಿ; ಮುಸುಂಡಿಯಾದ 
ದಾಸಿ: ಕೊಬ್ಬಿದಳು  ಮೂಸಂಡಿದೊ!ಕಾಕಾಂ- ತೊ]ತ್ತಿವಳು (ಉತತ್ರ. 
33-3); ಕರೆಯವಳೆ ಮೂಸಂಡಿದೊತ್ತಿನ ಮುಕ ಕರಲೇಸಿನಲವಳ 
ಹತ್ತಿರಕೆ ತಂದರು ಕೆಳದಿಯರು (4460. ೨-೦-೩೦). 

[ಮೂಸಂಡಿ (ಆ. ಮುಸಂಂಡ್ರಿ) 4. ತೊತ್ತು (ಆ ತೊಟ್ಟು)] 

ಮೂಸಂಬಿ, ಮುಸಂಬಿ, ಮುಸುಂಬಿ. ಮೋಸಂಬಿ (ನಾ). ಈಳೆ. 
ಜಾತಿಗೆ ಸೇರಿದ: ಒಂದು ಬಗೆಯ ಮರ ಮತ್ತು ಅದರ ಹಣ್ಣು : 
ನಿದೆ. . . ಮೂಸಂಬಿ, ಟೊಮ್ಯಾಟೊ. ನೆಲ್ಲಿಕಾಯಿ, ಕರುನೆಲ್ಲಿಕಾಯಿ ಈ 
ಗುಂಪಿಗೆ ಸೇರಿವೆ (ಗೃಹಂ: ಇ8).. ಮುಸಂಬಿ : ನಿಂಬೆಹಣ್ಣು. . , ಮುಸಂಬಿ 
- ೬ ಲೆಟ್ಕೂಸ್‌ ಇವುಗಳಲ್ಲಿ ವಿಟಮಿನ್‌ ' ಇದೆ (ಗೃಶಂ. ೪೦). 
ಮುಸುಂಬಿ: “ಮುಸುಂಬಿ-ಸಿಹಿನೀಬೆ, ಒಂದು ಬಗೆ ಕಿತ್ತಳೆ” (ಸಿ0ಕೋ. ೬6). 
ಮೋಸಂಬಿ: ರಮಾ ನಿಧಾನವಾಗಿ ಮೋಸಂಬಿಯನ್ನು ಸುಲಿಯ ತೊಡಗಿದಳು. 
(ಹೂಕಣ್ಮು ೬6): [-ಹಿಂ. ಮಂಸಂಬೀ; ಮರಾ. ಮುಸಂಬೇ. ಮೋಸಂಬೇ] 

ಮೂಸಕ (ನಾ). ೧. ಕಳ್ಳ : "'ಮೂಸಕ_ ಮೂಷಕ ಗಲಿ, ಕಳ್ಳ? 
(ಲಕ: ೩೬). ೨. ಇಲ್ಲಿ: ಮೂಷಕ: ಅಳಿಗುಧಭುಂಜನೆ ಮಧು 
ಮಕ್ಷಿಕದ ಫೃತಗೊಡ ಮೂಸಕದ ದ್ವಾರಭೇದ (4ರ೯ಠ- 046-೬೮೬); 
ಮೂಸಕನ ಮಾಸೆಯ ಬಿಂದು ಮೂಜುಲೋಕವನು ಮುಳುಗಿತ್ತು 
(10% ೫0- ೪-೦೦೪). [< ಸಂ. ಮೂಷಕ] 

ಮೂಸಕದೇರ (ನಾ). ಎ ಮೂಪಿಕವಾಹನ: “"ಬಿಜ್ಜೆವಳಂ . . , ಮೂಸಕ 
ದೇರನೆನೆ ವಿನಾಯಕನ ನಾಮೆಂ`' (ಕಲ್ಕಿ: ೩). 

[ಮೂಸಕ + ತೇರ್‌ ತರಾ ಲ) 

ಮೂಸಣ (ನಾ). ಒಂದು 'ಊರಿನ ಹೆಸರು: ಕಲ್ಲಮನೂರ್ಗ್ಗುಮು 
[ಣ್ಡುಗೆ]ಯ್ಕೈ/. [ಮೂ]ಸಜಣ. ಕಳ್ಳವಳ್ಳ ಪೆದ್ದಮನಾಳುತ್ತುಮಿಟ್ಟು 
(43: 1, 0-೬; ಸು. 866). [?) 

ಮೂಸ್ಕು (ಕ್ರಿ). ವಾಸನೆ ನೋಡು: ಆಘ್ರಾ ್ರ್ರಾಣಿಸು; “ಮೂಸು-ಆಘ್ರಾಣೇ” 
(ಮುಂ); ಆ ದೇವರ ಮುಂದೆಳ ನಂದಿಯ ನೋಡಾ. , . ಅದು ಬಂದು 


ಮೂಸ್ಕು 


ಬಂದೆ ಪರಿವಾರದೇವತೆಗಳೆ ಮೂಸಿ ನೋಡಿತ್ತು ನೋಡಾ (ಸರ್ವರ 
೨8-100); ಆರುಟ್ಟು ಕಳೆದ ಹೂ ನಿನ್ನ ಬಾಯದು ಕೇತಿಮಾರಿಯೇ ಮೂಸಿ 
ಕೊಳು: , . ಎಂದು ಕುಡಿದ ಮೂಳಿಯರು ನಗಿಸಿದರು ಬೀದಿಯ ಜನವನು 
(asm: 3-8). , [ದೇ,॥ ತಮಿ. ತುಳು. 
ಮೂಸು : ಕೊಡ. ಪರ್ಜಿ. ಮೂಸ್‌ ; ತೆಲು. ಮೂಚುಚು: ಗೊಂಡಿ. 
ಮುಸ್ಕುನಾ : ಕುಳ. ಮೂಂಜ; ಕೋತ.' ತೊದ, ಮೂತ್‌ ] 

ಮೂಸ್ಯು " ಮುಸ್ಕು ` ನೋ, 

ಮೂಸುಂಡಿ " ಮುಸುಂಡಿ' ನೋ. 

ಮೂಸುಕೊಳವೆ (ನಾ). ಮೂಗಿನ ಸೊಳ್ಳೆಗಳ ಮೂಲಕ ಗಾಳಿಯನ್ನು 
ಎಳೆದುಕೊಳ್ಳಲು ಅನುಕೂಲವಾಗುವಂತೆ ನಾಳವಿಠುವ ಒಂದು 
ಬಗೆಯ ಸಲಕರಣೆ : ಆ ಮೂಸುಕೊಳವೆಯನ್ನು ' ಇಲ್ಲಿ ಕೊಡಿ 
(ಶಸುಹೊ: ೩): [ ಮೂಸ್ಯು 4 ಕೊಳವೆ (ಆ ಕೊಲವಿ) ] 

ಮೂಸೆ. ಮುಶಿ, ಮುಸ್ಲಿ, ಮೂಶೆ (ನಾ). ೧. ಚಿನ್ನ. ಬೆಳ್ಳಿ 
ಮುಂತಾದ ಲೋಹಗಳನ್ನು ಕರಗಿಸಲು ಬಳಸುವ ಸಾಧನ; ಕೋವೆ : 
“ಮೂಸೆ (ಮೂಸಿ, ಮುಸಿ) ಮೂಷಾ-ಬಂಗುರ ಮೊದಲಾದುವನ್ನು 
ಕರಗಿಸುವ. ಕೋವೆ” (ತರೃಳೋ. ಬಳವೈರಿಯೆಂಬ ಸಾಧಕನಿಳೆಯಂ 
'ಪೊಸಮೂಸೆ ಮಾಡೆ ಶಶಿಮಂಡಲಮಂ ಗುಳಿಗೆಯಿಡೆ ತಿಮಿರಕಾಳಿಕೆ ತಿಳಿದಂತೆ 
ಜಲಕ್ಕನಾಯ್ತು ಪೊಸವೆಳ್ಲಿಂಗಳ" (ಅನಂಫು, ೬-೪3): ಗ್ರಾಫೈಟ್‌ ಮೂಸೆಗಳಲ್ಲಿ 
ಪುಡಿ ಮಾಡಿದ ಈ ಅದಿರನ್ನು. . . ಪಡೆಯಬಹುದು (೪084: 1. ೬೩೪)- 
,ಮುಶಿ: ೧. ಟಂಕಸಾಲೆಯಲ್ಲಿ ೧೨೫೦ ರೂಪಾಯಿ ತೂಕ ಬೆಳ್ಳಿಯನ್ನು 
ತಸ್ತದಂಥಂದ್ದೊಂದು ಮುಶಿಯೊಳಗೆಯೆರಡು ತಿದಿಗಳನ್ನು ಊದಿ ಕರಗಿ 
ಸುವರು: (ಕಾಗೆ. ೨೮೨): ಈ ಕಬ್ಬಿಣದ ರಸವನ್ನು ಉಸುಬಿನ ಮುಶಿಗಳಲ್ಲಿ 
ಹೊಯ್ದು ನಳದ ಕೊಳಿವೆ . . . ಗುದ್ದಿಗೆ ಮುಂತಾದ ಪದಾರ್ಥಗಳನ್ನು 
ಮಾಡುವರು (ಈಂಂಯ. ೬-೦). ಮುಸ್ಥಿ: ೧. ಪಾರಜ ಚಿನ್ನಗಳ 
ಮಿಶ್ರಣವನ್ನು ಮುಸಿಯೊಳಗಿಟ್ಟು ' ಕಾಸಿದರೆ ಪಂರಜವು ಉಗಿಯಾಗಿ 
ಹೋಗುವುದು (ಮುಂ, 9-ಂ0೨)- ೨: ತಂಬಾಕನ್ನು ತುಂಬಿ ಸೇದಲು 

ಮೂಸೆಯಾಕಾರದ ಹೊಗೆಕೊಳವೆ, - ಹೊಗೆಬತ್ತಿ; 

ಸೇದುತ್ತ ಆಕೆಯ ಪತಿ ಬಸಪ್ಪ ಕುಳಿತಿದ್ದ (೨ರಕಾ. 0೩) ; 
'ಎಕ್ಕೈಎಲೆ'ಯ. 'ಮುಸಿ`ಯಲ್ಲಿ ತಂಬಾಕನ್ನು ತುಂಬಿ ಅದನ್ನು ಸೇದುವುದಕ್ಕಿ 
ಸಿದ್ಧಪಡಿಸಿಕೊಂಡು ಅವನು ಇನ್ನೂ ಆಕೆಯನ್ನು ನೆಟ್ಟ ಕಣ್ಣುಗಳಿಂದ 
ನೋಡುತ್ತಲಿದ್ದ, (8ನಸ. 4): ಮೂಶೆ : ೧. ಗಂಧಕ ಆಲದ ಹಾಲಿನಲ್ಲಿ 
ಅರದು ಮೂಶೆಯಲ್ಲಿ ಅರ್ಧ ಮಡಗಿ ಮೇಲುಗಂಧಕ ಮಡಗಿ(ಗುರಪ್ಪ.3೨): 
ಭರತಖಂಡ ಕುಲುಮೈಯ ಮೇವಿನ ಮೂ್‌್‌ಂತೆ ಇತ್ತು (ಕರರ. ೩೨೨). 

[ಸಂ. ಮೂಷಾ. ತುಳು. ಮೂಸೆ, ಮೂಚೆ] 

ಮೂಹರಿ (ನಾ). ೧. ಮೂರು ಬಗೆ ; ಮೂರು ರೀತಿ: ಮೂಹರಿಯ 
ಮೂರ್ತಿಗಳು ಸಹಿತಾನೆಂದಡಂಜುವರು (೧೮ಗ- ೬-೬-೪). ೨- (7): 
ಭಾಗ್ಯದ ಮೂಹರಿಯ ಕಾಲದಲಿ ಖಗವರವಾಹನಾಂಘ್ರಿಯ ಭಕ್ತಿ 3ನೆಂತೆಂ 
ದಳಾ ದೇವಿ (೫: 6-04-0): [ಮ್ಯೂ (ಆ ಮೂಳು) 4 ಪರಿ] 

ಮೂಹೊಡು, ಮುಪ್ಪೊಜಡು (ನಾ). ಸೊಂಟ ಮತ್ತು 
'ಮಂಡಿ- ಈ ಮೆೊರುಕಡೆಗಳಲ್ಲಿ ಉಂಟಾಗಿರುವ ಮೂರುಡೆೊಂಕು” 
ಮಾಣಿಸಿದವೈ ದಿಟ ಘಟ್ಟಿವಾಳ್ತಿಯ ಮೈಯ  ಮೂಹೊಳಡ 
(ಕುಪ್ಮಾಸ- 00-02)- ಮುಪ್ಟೊಆಡು : ಈ ತೇಜವೀ ರೂಪು ತಕ್ಕುದೈ 
ಮುಪ್ಪೋಆಡು [೫ಕಾ. ವ್ವಜುಗು] ವಿಧಿಕೃತವಕ್ಕು (ಸರಾಗ. ೦೦-೩೭-೩೦). 

[ಮೂ ( ಎ ಮೂಜು) - ಹೊಣಡ್ಕು (.€ಪೊಜಂಡ್ಕು)] 

ಮೂಹೊಆಡೆ (ನಾ). ದೇಹದ  ಮೂರುಕಡೆಗಳಲ್ಲಿ ಡೊಂಕನ್ನು 

ಹೊಂದಿರುವವಳು ; ಕುಬ್ಬೆ: ಚಂದನವಿತ್ತ ಮೂಹೊಣಡೆಯ ತನುವ 


ಬೆನ್ನು 


೭೩೫೧ 


30 


ಮೂಳ್ಳೆ 


ನೇರೆಂದವ ಮಾಡಿ ತೋಜಸಿದ ವೃಂದಾವನತಾತ್ಪರ್ಯನ ಕಾರುಣ್ಯದಿಂದೆ 
ಮೇಲ್ಸತೆಯ ವಿಸ್ತರಿಸು (ನೋತ: 90-0). [ಮೂಹೊಳಡು _ - ವ್ಯ] 
ಮೂಳ "ಮೂಟ' ನೋ. 
ಮೂಳ್ಮ " ಮೂಲ ' ನೋ. 
ಮೂಳಕಿವಿ " ಮೂಲಗಿವಿ ` ನೋ. 
ಮೂಳನಾಯಿ (ನಾ). ಅಂಗವಿಕಲವಾದ ನಾಯಿ ; ಸೂಳೆಯರ ಅವ್ವ 
ಮುದಿನಾಯಿ ಅವರಪ್ಪ ಮೂಳನಾಯಿ (1ನ. ೦೩೬೦; ಹೆಂಡತಿ ಹೆಗ್ಗಡಿತಿ 
ಯಾದರೆ ಗಂಡ ಮೂಳನಾಯಿಗಿಂತ ಕಡೆ (ಗಾರೆ). 
[ ಮೂಳ್ಕೆ ( ಎ ಮೂಲ) 4 ನಾಯಿ (ಆ ನಾಯ್‌)] 
ಮೂಳಪ್ರತಿಷ್ಮೆ (ನಾ). ಒಣಜಂಬ ; ಬಡಿವಾರ : ಆ ಜೋಯಿಸನು . - . 
ಎರಡನೇ ವರವಾದಾಗ್ಳ್ಕೂ . . . ಮೂಳಪ್ರತಿಷ್ಠೆಯನ್ನು ಬಿಟ್ಟು ಮಗಳನ್ನು 
ಕೊಟ್ಟು ಮದುವೆ ಮಾಡುತೇನೆಂದು ನಿಶ್ಚೈಸಿಕೊಂಡಿದ್ದನು (ಕೂಮಣ. ೪). 
[ಮೂಳ ( ಆ ಮೂಲ) ಪ್ರತಿಷ್ಠೆ] 
ಮೂಳವಾಸನೆ (ನಾ). ಅಲ್ಪವಾದ. ಆಸೆ; ಕೀಳುಬಯಕೆ ; 
ಮನದೊಳಿದ್ದ ಕೇಳುಬುದ್ಧಿಯಪರಾಧವ 'ಮೂಳವಾಸನೆಯ ಮೂಲವ 
ವೇದಾಂತಸಮ್ಮೇಳನದಿಂದ ಬಾಹ ಸುಖವ ಪೇಳುತ್ತ (ತಕ್ಕಶ, ೦೨೩-೨). 
[ ಮೂಳ ( ಎ ಮೂಲ) 4 ವಾಸನೆ] 
ಮೂಳಿ 'ಮೂಟ್ಗೌ' ನೋ. 
ಮೂಳು: (ನಾ): ೧ ಕಿವಿಯಿಲ್ಲದಿರುವುದರಿಂದ ದೇಹದಲ್ಲುಂ! 
ಊನ,- ಅಂಗವಿಕಲತೆ ; “ ಮೂಳುಃ ಎ ಕರ್ಣಹೀನತ್ವಂ ” (ಉಕ್ಕಿ. 
೨೬೨); ಈ ವಿಪಿನಾಂತರದ ಪರ್ಣುಲಯದೊಳಿರುತಿಹರು ದಶರಥರಾಜ 
ನಂದನರು ಲೀಲೆಯಲಿ ತಾಂ ಚರಿಸುತಿರೆ ಕಟ್ಟಾಳುತನದಿಂ ಪಿಡಿದು ಮೋಸದಿ 
ಮೂಳು ಮಾಡಿದರು (650೫. ೩-೫-೨)- (ಗು). ೨. ಹರಿದುಹೋದ : 
“ಮೂಳುಕಿವಿ' ಪರಾ. ೩.ಸಾಧಾರಣವಾದ. : ಇಂಡಾಡಿ : "ಮೂಳು 
ನಾಯಿ'.ಪರಾ- [ಮೂಳ (ಎ ಮೂಲಿ) 4 ಲು] 
ಮೂಳುಕಿವಿ (ನಾ). ಹರಿದುಹೋದ ಹಾಲೆಗಳುಳ್ಳ ಕಿವಿ; ಹಳುಕಿವಿ : 
ಮೂಳುಕಿವಿಯ ಮುದ್ದಿ ಮುನಿದ ಗಂಡನ ಬಿಟ್ಟು ಕೇಳೂರೊಳೊಬ್ಬನ 
ಮೇಳಾದೊಳಿಹಳು (ಕರಕ. ೪೩-೫) [ಮೂಳು -'ಕಿವ್ಮಿ] 
ಮೂಳುನಾಯಿ (ನಾ). ನಾಡಾಡಿ ನಾಯಿ ; ಸಾಧಾರಣವಾದ ನಾಯಿ ; 
ಬೀದಿನಾಯಿ : ಬೂದಿಗುಡ್ಡೆಯಲ್ಲಿಯೊ ಕಸದ ರಾಶಿಯಲ್ಲಿಯೊ ಮುದುರಿ' 
ಮಲಗಿದ್ದ ಮೂಳುನಾಯಿಗಳು ಕಣ್ಣು ಬಿಡಲೂ ಮನಸ್ಸಿಲ್ಲದೆ ಮಲಗಿದ್ದುವು 
(ಕರಿಕು: ೨೬). [ಮೂಳು 4.ನಾಯಿ (« ನಾಯ್‌)] 
ಮೂಳೆ, (ನಾ). (ದೇಹದಲ್ಲಿರುವ) ಎಲುಬು ; ಅಸ್ಮಿ : “ಮೂಳೆ. 
ಯೆನಲೈಲುಗಳು” (ಕಾಕನ: ೪೦) : ಮೂಳೆಯಂ ದಬ್ಬುಕದಿಂದೆ ನುಗ್ಗು ನುಣ 
ಯಪ್ಪಿನೆಗಂ ಬಿಡೆ ಬೀಸಿ ಪೊಯನ್ಹಿ (ಸುಳುತಾ- ೩-೬) ; ಪೊಲೆಗೇರಿಯಂತೆ 
ಮೂಳೆಯ ಮಯಮಪ್ಪುದು (ರನರ್ಷನ್ಮು- ೪-೦೭೩) : ಮೂಳೆಗಳ ತಂಪ್ಪವಂ 
ತಲೆಯೋಡಿನೊಳು ಹೊಯನ್ಹು (ವೀರರ. ಹ- ೪೯೬-೦೦). 
ಮೂಳೆಚಕ್ಕಳವಾಗು, ಮೂಳೆಚಕ್ಕಳ ಆಗು ದೇಹದಲ್ಲಿ ಎಲುಬು, 
ಚರ್ಮ ಎದ್ದುಕಾಣುವಂತೆ ಆಗು: ಬಹಳ ಬಡವಾಗು : ಈ ಪ್ರಕೃತಿಯ: 
ಕನಿಷ್ಠವರ್ಗಕ್ಕೆ ಸೇರಿದವರು ಹೆಚ್ಚು ರಕ್ತಮಾಂಸಗಳಿಲ್ಲದೆ ತೀರ. ಮೂಳೆ 
ಚಕ್ಕಳವಾಗಿರುತ್ತಾರೆ (ಕ0ಕೋ- 1, ೪೦) ನ ಒಂದು ಗರಿ ಹುಲ್ಲು ಸಿಕ್ಕೀತೇ 
ಎಂದು ದನಗಳು ಬೆಳಗಿನಿಂದ ಸಂಜೆಯವರೆಗೂ ಅಲೆಅಲೆದು ಮೂಳೆಚಕ್ಕಳೆ 
ಆಗಿದ್ದುವು. (ರೇ೫ಾಕ- 0)- ಮೂಳೆ ಬಿಟ್ಟುಕೊಳ್ಳು -ದೇಹದಲ್ಲಿ ರಕ್ತ 
ಮಾಂಸವಿಲ್ಲದಾಗು : ಮೂಳೆಗಳು ಎದ್ದುಕಾಣು : ಸಾಯುವುದಕ್ಕೆ 
ಮುಂಚೆ ಕೆಲವು ದಿನಗಳ ಹಿಂದೆ ಅವಳು ಹೇಗೆ ಮೂಳೆಬಿಟ್ಟುಕೊಂಡು 
ವರ್ಣವಿಕಾರವಾಗಿದ್ದ ಬೆರಳುಗಳಿಂದ ತನ್ನ ಕೈಯನ್ನು ಅದುಮಿದ್ದಳೆಂಬು 


ಮೂಳ್ಕೆ ೭೫೨ 


ದನ್ನೂ... ಅವನು ಜ್ಞಾ ಪಿಸಿಕೊಂಡನು (ಕ್ರಷು. 0೩೦) - 

[ದೇ.॥ ತಮಿ. ಮಳ್ಳಿ ಎಮಜ್ಜೆ ;. ಮಲ. ಮೂಳ-ಮಜ್ಜಿ ; 
ಕೊಡ. ಮೂಳೆ ; ತೆಲು, ಮೂಲಗ, ಮೂಲುಗು, ಮೂಲ್ಗು ಎಮಜ್ಜೆ ] 
ಮೂಳೆ, (ನಾ )- ತಿಳಿಗೇಡಿಯಾದ ಹೆಣ್ಣು; ಮೂಢಸ್ವಭಾವದ ಹೆಂಗಸು: 

ಮೂಳೆಯರರಗುಲಿಗಳ್‌ ಮಳ್‌ ಕೆಡುನಡೆಯರ್‌ (ನಂದ. 6-೩೩). 

[ಮೂಳೆ (ಇ ಮೂಲ) + ದವ್ಯ] 
ಮೂಳೆದುಪ್ಪ (ನಾ). ಎಲುಬಿನ ಮಧ್ಯದಲ್ಲಿರುವ ಮಾಂಸಸಾರ ; ಮಜ್ಜೆ; 
ಮೂಳೆದುಪ್ಪವನೆತ್ತಿ ತವಕದಿಂ ಕುಡಿಕುಡಿದು ಕಾಳಿಜದ ಖಂಡಮಂ ಸವಿಸವಿದು 

(ರರ. ಹ. ೪೩-೦೪). [ಮೂಳೆ _. ತುಪ್ಪ] 
ಮೂಳೆರೋಗ (ನಾ). ದೇಹದ ಮೂಳೆಗಳು. ಶಿಥಿಲವಾಗುವ ಒಂದು 

ಬಗೆಯ ರೋಗ ; ಹಕ್ಕಿರೋಗ : 'ವಟಮಿನ್‌ಡಿ' . , . ದೇಹಕ್ಕೆ 

ಹಕ್ಕಿರೋಗ ಎಂಬ ಮೂಳೆರೊ;ಗಗಳು ಬರದಂತೆ ಅದನು ರಕ್ಷಿಸುತ್ತದೆ. 

(ಗೃಹ೩ ೩೦). [ಮೂಳ 4 ರೋಗ] 
ಮೂಳು " ಮೂಡ್ಕು ` ಪರಾ. 
ಮೂಲಂಟೆ (ನಾ). (?) ; ದೇವರ್ಗ್ಗೆಲ್ಲಂ ಮೂಜಣ್ಣೆಯುಂ ಸೊಡರುಂ 

ಎರಡು ಫೊಟ್ಟುಂ ಸಂಕ % % x ಗೆಯ್ದ ಕಾಸಿಯನುಟ್ಟು (ಎಕ ೫. ತಂಖರು. 

49-4, 906). [?] 
ಮೂಂಚ್ಚಿ (ನಾ)- ಮೂರುಕಣ್ಣುಗಳು ; ಮೂಜಚ್ಛಿಯುಳ್ಳನ ಮಸ್ತಕಂ 

ಗಂಡು ಬಹೆನೆಂದೆ ಭುಷೆಯಂ ಕೊಟ್ಟು ಬಂದೆ (164. ಊಟಿ 

* ಮೂವಚ್ಚಿ ` ಪರಾ. [ಮೂಜು 4 ಅಚ್ಚಿ] 
ಮೂಡಿ. ಮೂರಡಿ (ನಾ). ೧. ಮೂರುಹೆಜ್ಜೆ ; ಮೂರುಪಾದ, 

೨. ಮೂರುಕಾಲು : ನಡೆವುದುದಿಯುಗಂಗಳೊಳು ನಾಲ್ಕಡಿ 

ಯೊಳುನ್ನತಧರ್ಮವಾ ಮೂಖಿ[20 0. ವ]ಡಿಯೆ ನಡೆವುದು ಧರ್ಮವಾ 

ತ್ರೇತಾಯುಗಂಗಳಲಿ (ಇಚ. ೨-೪). "ಸಿ. ಮೂರುಹೆಜ್ಜೆಗಳಷ್ಟು ; 
ಮೂರು ಹೆಜ್ಜೆಗಳ ಪ್ರಮಾಣ : ಧರೆಗೊಡೆಯಂ ಚಕ್ರೇಶಂ ತಿರಿವನೆ. 

ಬಲಿಯಲ್ಲಿ ಬೇಡಿ ಮೂಂಂಿನೆಲನಂ (ಸನಕ. 6-099),/. ೪ 

'ಮೂರುಆಡಿಗಳ ಒಂದು ಅಳತೆ; ಮೂವತ್ತಾರು ಅಂಗುಲ ; 

ಒಂದು ಕಾಲವರನೊಂದು ಕಣ್ಣವರ ಮೂಣಡಿಗಳವರ . . , ಕುದುರೆಮೊಗ 

ದವರ ದೇಶಂಗಳಂ ಕಂಡನಾ ಕಲಿಐಂರ್ಥನು- (ಕೈವಳಾ- ೦೬-೨೦). ೫, 

ಬೆಂಕಿಯ ಅಧಿದೇವತೆ ; ಅಗ್ನಿ : “ಅಗಿನಿ , . .- ಇಂಗಳ ಕರ್ಬಟ್ಟಿಗ 

ತಾಂ ಮರಗೂಬನಿರದೆ ಮೂಜಡಿಯೆಂಬಂ” (ಕ0ಕ9. ೩9). p ಇದು. 
ಸಂಸ್ಕೃತದ 'ತ್ರಿಪಾದ` ಎನ್ನುವುದರಿಂದ ಆಗಿದೆ. ೬, ತನ್ನ' ಮೂರು 
ಹೆಜ್ಜೆಗಳಿಂದ ಮೂರುಲೋಕಗಳನ್ನೂ ವ್ಯಾಪಿಸಿದವನು; ತ್ರಿವಿಕ್ರಮ. 

ಮೂರಡಿ : ೪. ಒಂದೊಂದೂ ಮೂಂಡಿ ಎತ್ತರವಿತ್ತು (ಗಂತ್ರ- ೪೭). 

ಮೂಣಡಿ ಮಾಡು-ಮೂರುಹೆಜ್ಜೆಗಳಲ್ಲಿ ಅಳೆ; ಮೂ 

ಗಳ ಅಳತೆಗೆ ಹೊಂದಿಸು: . ಮೂಡಿ ಮಾಡಿದುದು ನೆಲನೆಲ್ಲಮನಾ 

ಬಲಿಗಾದ ರೂಪಮಂ ತೋಜದಂ . , , ಮುರಾಂತಕಂ (ಶಶ ೯-೬೦). 


1s 


[ಮೂಜು + ಅಡಿ] 
ಮೂಣಡಿಗ (ನಾ) -ಮೂಣಡಿ ೫ 2 “ಮರಗೂಟಿ . . . ಆಗಿನಿ ಮೂಅ 
ಡಿಗೆಂ. . . ಎಲರ್ಗೆಳೆಯಂ-ಈ ೧೩ ಅಗ್ನಿ” (ಕಂತ. 6-6). ಕ 
[ಮೂಡಿ 4 ಗೃ] 


ಮೂಜ್‌ರವು (ನಃ). ನೀರು ಕುಡಿಯುವ ಜಾಗ, ಶತ್ರುವಿನ ಜಾಗ. 
ತನ್ನ. ಮರಿ ಇರುವ ಜಾಗ-ಎಂಬ ಮೂರುಬಗೆಯ ಪ್ರಾಣಿಗಳ ನೆಲೆ; 
ಮೃಗದ ಮೂಭ್‌ರವೆಮನಾಲಾರಬ್ಕಯುವುಂ ಗಾಳಿಯು[ಮನೆ)ಅಂತೆ 
ಯುಮಂ ಬಬ್ಬನಾಗಿ (ಕಂಕಣ. 3-೬ ತ). [ಮೂಲು-4-ಇರವ್ಯ( £ಇರಂ)] 
ಮೂಳು, ಮೂರು ' (ನಾ). ೧. ಒಂದು ಸಂಖ್ಯೆ : “ಪುರವ್ನಿತ್ರಯ್ಯ 


ಮೂಡು 


ಮೂಲಿ” (ಮುಂಗರಾ- ೦೦೩-೮) ; ಮೂಜುಮನ್ತಪ್ಪ ಒಸಗೆ ಉತ್ಸಾಹಂಗಳ್ಳೆ. 
ಒಂದೊಕ್ಕಲೊನ್ನು ಪುಟ್ಟಿಗೆ (೧೩: ೫1೪, 0೯೦-೦೬; 735); : ಪಗರಣದೊಳು. 
ಆದ ಮೂಜುಂ ನಗಿಸುಗುವುಪ್ಪುದಣ?ಿನಲ್ಲಿಗಂತವದೋಷಂ (vom. 0-೬6); 
ನಡೆ ನೋಬಿಕ್ಬೊಡಮಂತುಮಿಂತು ಮೂಲಸಿಯವು ಮೂಲು ದೊಡ್ಡಿದುವು 
ಮೂಜಕಡೆ ತೆಳ್ಳಿದುವಂಬುಜಾಕ್ಷಿಯಾ (ಹತ. 3-3): ಪಿ: ಮಕ್ಕಳು, 
ಹೆಂಡತಿ ಮತ್ತು ಹಣ ಎಂಬ ಮೂರರ ಮೇಲೆ ಮನುಷ್ಯನಿಗಿರುವ 
ಮೋಹ ; ಈಷಣತ್ರಯ : ಪ್ರಚುರಂ ಪತ್ತೊಳಗಾಗೆ . . , ಮೂಲ 
ನಂಬದೆರಡಂ ಬಿಟ್ಟೊಂದಅಕೊಳ್‌ ನಿಲ್ಲದಾ ವಚನಬ್ರಹ್ಮದೆ ಮುಕ್ತಿಯೇ 
(ಸುರ. 0೦0. ೩, ಸತ್ತ ಎ೪ ರಜಸ್ಸು ಮತ್ತು ತೆಮಸ್ಸುಗಳಿಂಬ 
ಮೂರುಗುಣಗಳು: ತ್ರಿಗುಣ : ಮೂಅಲ್‌ಂದಲಿ ಹೊಜಗೆ ತೋರುವ 
ದನು ಗುರು ಆಜಅಂಂದಜಕೊಳಗೆ ತೋಟಾದಡೆ ಶಿಷ್ಯ ತಾನಾಣಡಿಗೊಂಬ 
(1ರ. ಓಂ). ೪. [ವೀಶೈ] ಇಷ್ಟ. ಪ್ರಾಣ ಮತ್ತು ಭಾವ ಎಂಬ 
“ಮೂರು ಲಿಂಗಗಳು ; ಅಜಕ್ಕೆ ಆಜ ನೆಲೆ ಮಾಡಿ ಮೂಲಕ್ಕೆ ಮೂಟ 
ಸಂಬಂಧಿಸಿ ಐದಕ್ಕೆ ಇನ್ನು ಪ್ರತಿಯಿಲ್ಲವೈದು ಅಲದ ಎರಕ್ಟರು ಪುರಾತನ 
ರಂತೆ ಸಮ್ಮಜ್ಞಾ; ನಕ್ರೀಯಿಂದಲೆ ಆಚರಿಸುವುದು (ಅತ. ೨-೨). ಮೂರು; 
೧. ಅಂತೂ ಮೂರಕಂಗ ೭೨ (ಕ್ಕಳ0- 0೬,೪೭-9೭; 3407); ಅವನಿಗೆ 
ಮುಗಿಲು ಮೂರೇ ಗೇಣು ಉಳಿದಂತೆ ಭಾಸಮುಯಿತು. (ಕೃತಿಕ ೩೬೦), 
ಮೂರುನಾಮ- ಶ್ರೀವೈಷ್ಣವರು ಹಣೆಯ ಮೇಲೆ ಉದ್ದುದ್ದ 
ವಾಗಿ ಧರಿಸುವ (ಎರಡು ಬಿಳಿ ಮತ್ತು ಮಧ್ಯೆ ಒಂದು ಶೆಂಪುಬಣ್ಣದ) 
ಮೂರು ಗೆರೆ, -ನಾಮ ; ಮೂರುನಾಮದವ ಸ್ವರ್ಗಕ್ಕೆ ಹೋದರೆ ಹನ್ನೆ 
ರಡು ನಾಮದವ ಎಲ್ಲಿ. ಹೋದಾನು ) (ಕತ). ಮೂರುನಾಮ 'ಹಾಕುವ 
(ಆಲಂ) ನಂಬಿಸಿ ಮೋಸಮಾಡು, - ವಂಚಿಸು ; ಅವನು ಕೆಲಸ ಕೊಡಿ 
ಸುತ್ತೇನೆಂದು ಹಣ ತೆಗೆದುಕೊಂಡು ಎಲ್ಲರಿಗೂ ಮೂರುನಾಮ ಹಾಕಿ 
ಹೊರಟುಹೋದ 1ರ): ಮೂವರ್‌, ಮುವರ್‌ ಮುವ್ಹರು, ಮೂವರು: 
ಮೂರುಜನ ; ಮೂರುಮಂದಿ: ತನ್ನ ತಮ್ಮಂ ವಿಚಿತ್ರವೀರ್ಯಂಗಾ 
ಮೂವರ್‌ ಕನ್ನೆಯರಂ ಪಾಣಿಗ್ರಹಣಂಗೆಯ್ಯಾಗಳ್‌ (ಶಂಶಥಾ- 0-೬೪ ಫ); 
ಆನುಂ ದುಲ್ಶಾಸನನುಂ ನೀನುಂ ` ಮೂವರೆ ದಲಾತನುಂ : ಕಟಿದ ಬಲಾ 
ಕ್ಯಾನುಂ ನೀನೆ ದಲ್‌ (ಕರಯ. 8-00); ನಗರಲ ಪನ್ನಿರ್ವ್ವರು ಮಹಾಪರಿ- 
ಶೆಯು ಎಡೆಸಾಡ ಮಂವರ್ನ್ನಾಟ್ಟೂ ಮುಣ್ಣುಗಳುಂ' ಸಕ್ಕ (ಳೆ. 221, ನಂತಸ 
೨೫೩-೯; ಸು: 970); ಅತ್ತೆ ಮಾಯೆ ಮಾವ. ಸಂಸಾರಿ ಮುವ್ಯರು ಮೈದುನರು, 
ಹುಲಿಯಂಥಾ ಅವದಿರು (ಶುಶಾರೇ- ೨- 0೬-೩೫೪); ಹಗೆಗಳುಳಿದರಿ ಮೂವ 
ರೆಂದನು ಭಾನುಸುತ ಮುಳಿದು (ಕುಠ್ಕಾಳ. €-0೬); ಮಡದಿಯರು: ಮೂವ 
ರಿಗೆ;,, ಎಂಗಡಸಿ ಕೊಟ್ಟನು ನೃಪತಿ ಪಲೆಮೊದನವನುಟಿತದಲಿ 
(ತೊರರಾ, ೦-೭-೩೭), ಮೂಲುಕೊಡೆ ಅಣ್ನೆಯರ್‌ ಎಬ್ಬಾತನ ಹೆಸರು: 
ಸಿಯಗೆಲ್ಲರ್‌ ಮಜುಗೆರೆನಾಡುಮೂನೂಜುವನಾಳೆ - ಮೂಜುಕೊಡೆ ಅಣಿ ಕ 
ಯರ್‌ ಪಿಣ್ಮನೂರಾ ಏಜಾನುಳ್ಳೆ ದು ಬಿಬ್ಬಾರ್‌ (ಬಕ. x, ಕುರುಕ್ಕೂ 
೪೬-೩; 760), ಮೂಜುಬಟ್ಟೆ ಎ ೧. ಹುಟ್ಟು, ಬೆಳವಣಿಗೆ ಮತ್ತು 
ಸಾವುಗಳೆಂಬ ಮೂರು ಪಥ; ಮೂಟುಬಟ್ಟಿಯನಳದ ಬಟ್ಟಬಯಲೇ 
ದಟ್ಟಿದಿಟ್ಟಿಯಿಟ್ಟಷ್ಟ ನಿಜಲಿಂಗದೊಳಗೆಜಕಗೊಳೆ (664. ೨೪೦-೦೫0). ಪಿ. 
ಮೂರು ದಿಕ್ಕು. - ಹಾದಿ: ನಟ್ಟನಡುವಿನ ಬದುಕಿಗೇಕೆ ಚಿಂತಿಸುತಿರುವೆ. 
ಕಟ್ಟಕಡೆಯಲಿ ಮೂಜುಬಟ್ಟೆ ಕೈ ತಾನಲ್ಲವೆ (ಫ್ರಂರ, ೫. ' ೨ಶೀ-0), 
ಮೂಲರಾಯರಕಲಿಕುವರ ಒಂದುಬಿರುದು : ಶರಣಾಗತವಜ್ರಪ್ರಾಕಾರಂ 
ಮೂಜುರಾಯಕಲಿಕುವರ . .. ಸೋಮೇಶ್ವರದೇವ (ಕ36- ೫೦-೪೨-0೭; 
೫೩೪)- 'ಮೂಲುರಾಯರ ಗಂಡ--ಒಂದು ಬಿರುದು : ಮೂಟುರಾಯರ 
ಗಂಡಾಂಕಃ ಪರರಾಯಭಯಂಕರ್ಲ ಹಿಂದುರಾಯ ಸುರತ್ರಾಣಯಿ (ಇತ್ಯಾದಿ 
ಬಿರ(ರು)ದೋಂ(ದೋ)ನ್ನತಃ ತಸ್ಮಿಂನಚ್ಯುತಭೂಪಾಲೀ ಪಂಲಯತ್ಕ 


ಮೂಯಂಕೇರಿ ೭೩೫೩ ಮೂಟ[ 


ಖಿಲಾಂ ಮೆಹೀಂ (86. 19,: ೩6060 ; 3509),  ಮೂಜುರಾಯಾ 
ಸ್ಮಾನಕಲಿ- ಒಂದು. ಬಿರುದು: ಬನವಾಸಿಪುರವರೇಶ್ವರಂ ಗಣಕ್ಷ:ಗಣ್ಣ 
ಗಣ್ಮಭೇರಣ್ಣಂ ಮೂಲುರಾಯಾಸ್ಥಾನಕಲಿ . .., ನಾಮಾದಿ ಸಮಸ್ತ 
ಪ್ರಸಸ್ತಿ ಸಹಿತಂ (ಕಣ: 19, ೪0-೬; 1046). 

[ದೇ.॥ ತಮಿ: ಮನ್ಸು ಮೂಣ್ಣು; ಮಲ. ಮುನ್ನು ತುಳು. 
ಕೊಡ. ಮೂಂದ್‌; ಮೂಜಿ; ತೆಲು. ಮೂಡು; ಗಡಬ. ಮೂಂಡ್‌; 
ಗೊಂಡಿ. ಮೂಂಡ್‌, ಮೂಂದ್‌, ಮುಂಡ್‌, ಮುಡು; ಕುಇ. ಮೂ, 
ಮುಂಜಿ] 

ಮೂಯಿಂಕೇರಿ (ನಾ). ಮೂರುಕೇರಿ,- ಬೀದಿ; ಪುರಿಗೆಜಯಾ 
ಮೂಜುಬಸ್ಕೀರಿಯಾ ಪಟ್ಟಗಾಣರ' ಸೇಣೀ(ಣಿ)ಯನಿತ್ತ ಧರ್ಮ ನಾಲ್ವತ್ತು 
la. vi, ೬೬೫; 793). p “ಒಂದು ನಿರ್ದಿಷ್ಟಪಂಗಡದ ವಿಭಾಗ, 
ಒಂದು ವರ್ಗಕ್ಕೆ ಮಾಸಲಾದ ವಸತಿ, ಕೇರಿ" ಒಂದು ಊರಿನ 
ವಿಭಾಗ” (44 ೪1, ೦೬೩ 08/0). [ಮೂಲು 4 ಕೇರಿ] 

ಮೂುಗೆಯ್‌ (ಕ್ರಿ). ಮೂರುಭಾಗಗಳನ್ನಾಗಿ ಮಾಡು: -ವಿಂಗಡಿಸು: 
ಅಂತು ಮೂಟುಗೆಯ್ದು ಖುತುಗಳಂ ಪಡೆವ ಪೃಥ್ವಿಯಂತೆ ಯತುಮತಿ 
ಯಾಗಿ ದೇವಕಿ ಪೆತ್ತ ಮಕ್ಕಳನತ್ತ ನೈಗಮದೇವನೆಶ್ತಿಕೊಂಡುಯ್ಹಂ 
(eorée. ೭-೩೪ ನ). (ಮೂರು + ಕಯ್‌] 

ಮೂಜುಜಾತ್ರೆ (ನಾ). (ವರ್ಷದಲ್ಲಿ ನಡೆಯುವೆ) ಮೂರು ಉತ್ಸವ,- 
ಪರ್ವ: ಅಲ್ಲಿ ಸೌಧರ್ಮೆಂದ್ರಪ್ರವನಿಖಸುರಾಸುರಸಯಿತಿ ವರ್ಷಂಪ್ರತಿ 
ಮೂಜುಜಾತ್ರೆಯೊಳಷ್ಟಾಹ್ನಿಕವೆಂಬ ಮಹಾಮವಿಮೆಯ. ಮಾಳ್ಳ್ಯೂ 
(0940 54-4). [ಮೂಜು _._ ಜಾತ್ರೆ) 

ಮೂಜುಸಂಜೆ, ಮೂರುಸಂಜೆ (ನಾ). ೧. ದಿನದ ಮೂರು ಸಂಧಿ 
ಕಾಲಗಳು ; ಬೆಳಗು; ಮಧ್ಯಾಹ್ನ ಮತ್ತು ಸಂಜೆ ; ತ್ರಿಸಂಧ್ಯೆ ; 
ಮೂಟುಸಂಜೆ (ಊತಾಂ: ಧೈ)ಯೊಳನುನಯಂ ಮಿಗೆ ತನ್ನ ಗುರುಪದ 
ವನಜರಜಮೋ ರಂತೆ ತನಗವತಂಸಮಾಗಿರಲು ಸ್ತುತಿಸುತಂ (94. Are). 
ಪಿ: ಸಾಯಂಕಾಲ ; ಮುಚ್ಚಂಜೆ : ಒಂದು ಯೋಜನವಪರ್ಯಂತ್ಸ 
ಮೂಯಿಸಂಜೆಯೊಳಲ್ಲದುಳಿದ ಪೊತ್ತಜಕೊಳು , . , ನುಡಿಗುಂ (334 ಬೀ, 
ಬ-೯; ಮೂರುಸಂಜೆ : ೨. . ಮೂರುಸಂಜೆಯ ಹೊತ್ತಿನೊಳಗೆ 
ಬಲುಸನ್ನಾಹದಿಂ- ಸೇನೆಯಂ ನೆರಿ ಉಳುಕಲಿನ ಭಟಂಗಂ ಕರೆಸಿ 
ಕರ್ಪುರವೀಳೃವನ್ನಿತ್ತು ಗುರು ನುಡಿದನು (ಹಕಗ. ೩-%) ; ಒಂದು 
ದಿನ ಮೂರುಸಂಜೆಯಲ್ಲಿ ಕೆಲವರು ತಮ್ಮ ತಮ್ಮ ಕೊಡಗಳನ್ನು ತಕ್ಕೊಂಡು 
ಹೊಳೆಯ ನೀರಿಗೆ ಹೊರಟರು (೪8ದ್ಯ. 8೩): [ಮೂಜು + ಸಂಜೆ] 

ಮೂಳೂರ್‌ (ನಾ). ಒಂದು ಊರಿನ ಹೆಸರಿ: ಅನ್ನೆ ಬನ್ನು 
ತಾಯೂರ ಇಗ್ಗಲಿಯ ' ಅರಿಪರ ಮೂಜೂರ ಸದ್ದಿನಲ್ಲಿ ತಣ್ಗಾಲಗಾಲ 
ಮೂಡಣ ಪೇರೊಲಸ್ಸಿಯಿಂ (ಎಕ. 111». ತಂತಿ. ೦-೦೯; 916 ?) ; 
ಮೂಜೂರು ಗ್ರಾಮದೊಳಗೆ ತಮ್ಮ ಹರವರಿಯ ಭೂಮಿಯ ಕಾರಗದ್ದೆ 
ಯೊಳಗೆ , . , ಗದ್ದೆ ಮೂಡೆ ೧೦ (49. 3೫೪11: 0೬೦-೬೦; 1256). 

[ಮೂಜ(್ಯೆ * ಊರ್‌) 

ಮೂಲೆ, ಮೂರೆಲೆ (ನಾ), ೧. ಮೂರುಎಲೆ ; ಮೂರುದಳ ; 
* ಮೂಲ್‌ಲೆಗನ್ನೆ *, " ಮೂಜಕಿಲೆಹೊನ್ನೆ ' ಪರಾ. ಮೂರೆಲೆ : 
ಪಿ. ಇಸ್ಟೀಟಾಟದಲ್ಲಿ ಮೂರು ಮೂರು ಎಲಿಗಳನ್ನಿಟ್ಟುಕೊಂಡು 
ಆಡುವ ಬಂದು ಬಗೆಯ ಆಟ ; ಪರೇಲ್‌ : "ಮೂರೆಲೆಯಾಟ' 
ಪರಾ. [ಮೂಜು. 4 ಎಲೈ] 

ಮೂಟ್‌ಲೆಗನ್ನೆ (ನೌ). ಒಂದು ಬಗೆಯ ಸಸ್ಯ: “ಮೂಟಕಲೆಗನ್ನ- 
ವಿದಾಂಿಗಂಧೆ, ಸಾಲಪರ್ಣಿ, ಅಂಶುಮತಿ: ಸ್ಮಿರೆ, ಧ್ರುವೆ” (ತಾತಾ. $)- 

[ಮೂಜಕೆಲೆ _.. ಕನ್ನೈ] 


ಮೂಲ'ಲೆಹೊನ್ನೆ, ಮೂರೆಲೆವೊನ್ನೆ. ಮೂರೆಲೆಹೊನ್ನೆ (ನಾ). = 
ಮೂಲಟ್‌ಲೆಗನ್ನೆ ; “ಶಾರಿಬಾ._ಮೂಡಕಿಲೆಹೊನ್ನೆ” (ಜಾಕೀ, 3-೨-೬೦) ; 
“ಅಂಶುಮತಿ- ಒಂ(ಹೊಂ)ದೆಲಗ, ಮೂಣಿಲೆಹೊನ್ನೆ, ಇಂಗ್ರು” 
(೬49. 8) ; ಕಳ್ಳಂಗಡಲೆಯ ಬೇರು... ಮೂಟಕಲೆಹೊನ್ನೆ, ಇವ 
ಅಷ್ಟಾವಶೇಷವಮಗಿ ಕಾಸಿ ಕೊಡಿಸಲು ವಾತಶೋಣಿತ ಶಮನವಹುದು 
(ಕೈರ್ಯತಾ: 1, 9೩)- ಮೂರೆಲೆವೊನ್ನೆ: "ಗಳ; - ಮರದೇರಣ, 
ತದುಕು: ಮೂರೆಲೆವೊನ್ನೆ” (೬40. ೪): ಮೂರೆಲೆಹೊನ್ನೆ: “ದಾವನಃ 
- ಚಿತ್ರಮೂಲ. - ಮೂರೆಲೆಹೊನ್ನೆ” (೬40. ಚ) ; ನೆಲಬೇವು . , . 
ಮೂರೆಲೆಹೊನ್ನೆ. ಶುಂಠಿ ಇವುಗಳ ಕಷಾಯವಿಕ್ಕಿ ಸೇವಿಸಿದರೆ ಐಂತಜ್ವರಂ 
ಕೆಡುಗುಂ (ಸಕನ್ಕೆ. ೩೩). [ಮೂಲ್‌ಲೆ _.. ಪೊನ್ನೆ) 

ಮೂಟ, ಮೂಳ್ಕ (ನಾ)- '೧. ಕಿವಿಯು ಹರಿದುಹೋದವನು ; 
ಕಿವಿಯಿಲ್ಲದವನು ; “ ಕಿವಿಯಿಲ್ಲದಂ ಮೂಳ ಬ]ನಕ್ಕು " (ಬಂಗಣ: 
೨೦೫-೬). ೨. ಬುದ್ಧಿಯಿಲ್ಲದವನು ; ತಿಳಿಗೇಡಿ: ಮೂಢ: 
ಗಾಳುಗಣ್ಣರಿದುವಾಸೆಯ ವಾಸಗೆಯಂತೆ ಬೇಡಳೊಂದೊತ್ತೆಯನಿಲ್ಲ ಪೆಣ್ತನಕೆ 
ಪಾವುಗೆಯಂ ಗಡಗೆಟ್ಟ ರೇಖೆಗಳ ಪತ್ತಿದುವಾದೊಡಂ ಬಅ್‌ಯ ಸೋಲಮೆ 
ನೋಡಿರೆ ಮೂಳ£ಟ] [ತಾಕಾಂ. ಲ]ನಾಟಮಂ (ಅಪು. 6-08 ; 
ಸೂಕು-6-693 ನೋ). `ಕುನ್ನಿಮೂಬಿ' ಪರಾ. (ಗು). ೩. ಹರಿದು 
ಹೋದ ; ಭಂಗಹೊಂದಿದ : `ಮೂಲಟಗಿವಿ` ಪರಾ. ಮೂಳ್ಕ : ೧. 
“ಮೂಳ; _ಕರ್ಣಹೀನಂ” (ತ್ಕ: ೨೬೨). 5. ತುತ್ತಿನಾಸೆಗೆ ಲಿಂಗವ 
ಕೊಟ್ಟುಹೋಗುವ ವೃರ್ಥಮೂಳ ನಿನಗೆ ಗುರುವಾದನಲ್ಲದೆ (644. 
ಟಿ-೪೦) : ಚಂಡಿತನದಲ್ಲೀಸುದಿನ ಕದ್ದುಂಡ ಮೂಳನನೇನ ಮಾಡುವೆ 
ವೆಂದನು (ಸಶತ- 06-009). ' ಕಾಳುಮೂಳ ' ಪರಾ: ೪. ಯಾವುದಾ 
ದರೂ ಅಂಗದ ನ್ಯೂನತೆಯುಳ್ಳವನು ; ಅಂಗಹೀನ ; “ಮೂಳ 
ಮುಕ್ಕ. ಅಂಗಹೀನ” (ಕಾ:ಳಕೋ- ೩). ೫, ಬರಿದಾದ ಸ್ಥಿತಿ; ಖಾಲಿ 
ಯಾಗಿರುವಿಕೆ ; ರಿಕ್ತತೆ : ($)- ೬. ಅಲ್ಬನಾದವನು ; ಕ್ಷುದ್ರ: 
ಖೂಳರು ಮೂಳರು ಕಾಳರು ಇದು ನಾಚಿಕೆಗೇಡು (66%. ೩6-0೪). 
೭. ಅಲ್ಪವಾದ : ಸ್ರೀಯರನೆಚ್ಚು ಜಯಿಸಿದೊಂದು ಮೂಳವಿಡಾಯ 
ವೇತಕೆ ಪಂಚಶರಗೆ (ಕರತ- ೬-00). 

ಮೂಳಮುಳುವ ಎ ಅಲ್ಪನಾದವನು ; ಕ್ಷುದ್ರ: ಅನನೊ: 

ಆ ಚಿಕ್ಕಂದಿನ - ಬಿಡದ ಜಿಗಳೆ. .. ಮೂಳ ಮುುವ | (ಖುಂತ್ರತ, 
೨೦೬-೪). " ಮೂಢ ` ಹೋ. ॥ ಈ ಶಬ್ದದಲ್ಲಿ "ಬ'ದ ಅಸ್ತಿತ್ವ 
ವಿಚಾರಣೀಯವಾಗಿದೆ. [ದೇ.॥ ತಮಿ. ಮಲ, ಮೂ] 

ಮೂಲಗಿದಿ. ಮೂಳಕಿವಿ (ನಾ). ಹರಿದಿರುವ ಹಾಲೆಗಳುಳ್ಳ ಕಿವಿ ; 
ಹರುಕುಕಿವಿ : ಮತ್ತಂ ಮೂಳ್ಳ[ಬ]ಗಿವಿಯುಂ ಪೊಜವಾಯ್ಡ ವಲ್ಲುಂ 
೬ 1 ತೊಟ್ಟ ಕಾಸಿಯುಂ ಬೆರಸು [ಹಂಸೆಯೊಳಗೆ ಹೊಟಸು ಬಂದಿರ್ಪಂತೆ 
ಬರ್ಪುದಂಂ] (6ರರೀಕ್ಕು- ೭-೨3): ಮೂಳಕಿವಿ: ಮುಂಡೆಗೆ ಗಂಡ 
ಬಾಳನು, ಮೂಳಕಿವಿಗೆ ಓಲೆ ಬಾಳದು (ಣಾ). [ಮೂಟ 4 ಕವಿ] 

ಮೂಬ್ಸ್‌: ಮೂಳಿ (ನಾ). ೧. ಕಿವಿಯಿಲ್ಲದವಳು ; ಕಿವಿಹರುಕಿ : 
“ಮೂಬ: ಜಾ ಕಿವಿಯಿಲ್ಲದವಳ್‌, ಕರಗದ ನಾಳಿ (ಜೂಳಿ?)” 
(ರ: 50. 0). ೨. ಕೆಟ್ಟವಳು; ದುಷ್ಪೆ : “ಕುಕನ್ನೆಯೊಳ್‌ 
ಜೂಳೆಯೊಳ್‌ ಮೂಟ್‌ಯಕ್ಕುಂ” (468ರ: 02); ಕೇಡೆಣಿಸಿರ್ದಾ ಮೂಲ್‌ 
ನಿಮ್ಮಭ್ಯುದಯಮಂ ನೋಟ್ತಳೇ (್ರೀಣತ. ೫-೦0. ಮೂಳಿ: 
೧. ಬಂದವರಿವರಾರು ಅಂದಗೇಡಿಯ ಮೂಳಿಯ ಮಕ್ಕಳು (18. 
1, ಟಿ-08) ) ಇದ್ದರಲ್ಲಿ ಸಹಸ್ರಸಂಖ್ಯೆಯ ಮದ್ದುಕುಟಲದ 
ಮಾಯಕಾತಿಯರಿದ್ದೆಸೆಯ ಕಿವಿಗೊಯ್ಕಿಯರು ಮೂಳಿಯರು 
ಮುಕ್ಕಿಯರು (ಕೊಂಣ. 3-3-89) ; ಆಸುರೆಪಡೆ ಮಡಿದಂದೀ ಪರಿಯೊಳೀ 


ಮೂಲ್ಕಿ 


ಮೂಳಿಯಿಂದೀ ಯುದ್ಧದಿ (ಕಣಣ. ೬-೪೬). ೨. ಕದವ ಮುಚ್ಚಿದ 
೪ಿಕೋ ಗಯ್ಯಾಳಿ ಮಳಿ (ತ್ರ60ರ- 3-೯ ಶಬ): ದುಷ್ಟ ಸೈಮೂಳಿ ಫೊಗಲೀ 
ಯಳು . , . ಎಂದು ಪತಿಕಾರ್ಯಮಂ ನೆನೆದು ಚಿಂತಿಸಿದ ಮರುತಭವನು 
(ನೆಂಕಾ, 8-8-08). ೩. ಬರಿದಾಗಿರುವಿಕೆ; ಬೋಳಾಗಿರುವಿಕೆ : 
*ಕತ್ತುಮೂಳಿ', *ಕಾಲುಮೂಳಿ ' ಪರಾ. ೪. ಶೆವಿಯಲ್ಲಿ ಯಾವ 
ಆಭರಣವೂ ಇಲ್ಲದವಳು ; ಬೋಳುಕಿವಿಯವಳು : (6)- ೫- 
ಗಂಡನಿಲ್ಲದವಳು ; ವಿಧವೆ: ನನ್ನ ವಸ್ತುವನ್ನು ಕಳೆದುಕೊಂಡು ತಲೆಗೆ 
ಮುಸುಕೆಳೆದುಕೊಂಡು ಮೂಳ್ಳ, ನಾನೊಬ್ಬಳು ನಿನ್ನ ಪ್ರಾಣಕ್ಕೆ ತಗುಲಿ ಬಿದ್ದಿ 
ಜ್ವೇನೆ (ಯಾಗ: ೨). ೬. (2): ಹೊಂನು ೧೫ ಮೂಳ ತೆಅ ಕೊಟರು 
(೫98ಎ. ೦೯೨೯: ಉಡುಪಿ: ೪೯೦-೦೪ ; 1201). 
[ಮೊಟ ಎ ಇ./ ತಮಿ. ಮಲ. ಮೂಳಿ ) 

ಮೂಟ್ಸ್‌ (ನಾ). (ಮುಚ್ಚುಳವನ್ನುಳ್ಳ) ಪಾತ್ರೆಯ ಅಥವಾ ಗಿಂಡಿಯ 
ಸೊಂಡಿಲಿನಾಕಾರದ ಕೊಳವೆ ,-ನಳಿಕೆ: * ಮೂಟೀಯೇಂದು ಕಿವಿ 
ಯಿಲ್ಲದಳುಂ ಕರಗದ `ಜೂಳಿಯುಮಕ್ಕು "(ಮುರವ ಶ್ರಯೋ) ; 
"* ಕುಕನೈಯೊಳ್‌ ಜೂಳೆಯೊಳ್‌ ಮೂಟ್‌ಯಕ್ಕು * (ಸಂತನ. ೦3). 

[ದೇ.8 ತಮಿ. ಮೂಲಾ] 

ಮೂಲಾವಳ್ಳಿ (ನಾ). ಒಂದು ಊರಿನ ಹೆಸರು ; .ಅರಸನ್ನೆ ಬಾಳ್ಗಟ್ಟು 
ಪಲ್ಮಡಿಉಂ ಮೂಬೀವೆಳ್ಳೀಉಂ ಕೊಟ್ಟಾರ್‌ (ಕಳ. ೦೯೩೬, ೦೬-೦೨; 
450). [? 4 ಪಳ್ಳಿ] 

ಮೂಯ್ಕಾಡು (ನಾ). (2) : ಕಗವಯ್ಯ ಆಳ್ಟೋನ ಬೆಸದೊಳ್ಳೇು 
ವಕ್ಕದ ಮೂಬ್ಯಾಡಿನೊಳ್ಳಾದಿ ಇನ್ನರಂ ಕೊಂಡು ತಾನುಂ ಸಗ್ಗಿಯಾದನ್‌ 
(ae x, 70000. 33-೬ ; 900}. [? + ಕಾಡು] 

ಮೂಟ್ಗೌಡಿ (ನಾ) (?): ಪನ್ನೆರಡುಗದ್ಮಾಣದಿಂದೊಳಗಾದ ದಣ್ಣಮುಂ 
ಮೂಬಸ್ಗೌಡಿ ಒಳ್ಳಣ್ಣೆಯ ಸ ಯುಮ ಬಿಟ್ಟಿಂ (ಬಳೆ. ೫1, ರಾರ. ೦೫9-೬೪; 
೩೪9). (?] 

ಮೂಲಸ್ತಿಅರಸ (ನಾ): ಒಬ್ಬಾತನ ಹೆಸರು : : ಸಿಯಕೆಲ್ಲ ಕೆಸುಮಣ್ಣು 
ನಾಡುಳೆ ಮೂಬಕ್ತಿಅರಸರಾಳ್‌ ಮಾರಿದಾಸಕರಿಯ ತಮ್ಮನ್ನ (os. vr; 
ತುಮುಳೂ ೪8-೩ ; 780). [? + ಅರಸ್ಕ] 

ಮೃಗ (ನಾ)- ೧. ಚತುಷ್ಟಾದಿ; ಪ್ರಾಣಿ; ಪಶು ; “ಮೃಗದಲ್ಲಿಯಂ 
ರೂಪಮೆಂಬುದು ” (ಕಣಯ. 0೬-೩೦) : ಮೃಗ ಪಶು ಶಕುನಿಗಣಂಗ 
ಳಳಗಣಿತನಿಜಜಾತಿಜನಿತಭಾಷೆಗಳೆಂದುಂ ನೆಗಬ್ಬಂತಿರೆ (80. 0-೭) : 
ಮೃಗಮೆಲ್ಲಂ ಕೃಷ್ಣಮೃಗಂ ಖಗಮೆಲ್ಲಂ ಕೋಗಿಲೆ . , , ಎನಿಸಿದುದುಗಳ್‌ 
(ವರ್ರಫು. ೬-೩೦). "೨. (ಕಾಡಿನಲ್ಲಿರುವ) ದುಷ್ಟಜಂತು ; ಹಿಂಸ್ರ 
ಪ್ರಾಣಿ ::. ನೆಲನು([ಗು]ಳಿಯುಂ ಕೆಯ್ಕುಂ ಮೃಗಮುಮನಅದು ಕಾಲಾ 
ಳೊಳಂ ಕುದುರೆಯೊಳಮೊಳಗಂ ಬರಲಾನೆ ಬಲ್ಲೆಂ (ಕಂಕಣ. ೩-೫ ವ): 
೩. ಜಿಂಕೆ; ಎರಳೆ: “ಏಣಃ,.ಕುರಂಗಃ. ಹೆರಿಣಃ, ಮೃಗ್ಯ ಈ 
೪ ಹುಲ್ಲೆ” (ಕಉಡು- ೬೯-೬) ; ದೃಗಮಂ ಪವನಂ .'. , ವೃಷಭನಂ 
ಹರನೇಜ ನಭಕ್ಕೆ ಸಲ್ಪೂದುಂ, (೩69. 6-೬೬) ; ಹೊರಳುತ್ತತ್ತಳು ಆತನ 
ಮಾತೆ ಸರಳುರ್ಚಿದ ಮೃಗದೊಲು ನಿಯ್ಮಾತೆ (xin. ೦೨೨೬೦ ಕಗಳಿ). 
೪. (ಹೊಟ್ಟೆಯ ಗ್ರಂಧಿಯೊಂದರಲ್ಲಿ ಸುಗಂಧದ್ರವೃವನ್ನು ಉತ್ಪತ್ತಿ 
ಮಾಡುವ) -ಕೊಂಬಿಲ್ಲದ ಒಂದು ಜಾತಿಯ ಜಿಂಕೆ ; ಕಸ್ತೂರಿಮೃಗ: 
ಮೃಗನ ನಾಭಿ ನೊಸಲಗೊಪ್ಪುವ ಮೃಗಕಲಾನನೆ ದೇವಿಯೆ (ಡಕ್ಕೆ. 
u-). ೫, ಕಸ್ಲೂರಿಮೃಗದಿಂದ- ಉತ್ಪತ್ತಿಯಾಗುವ ಒಂದು 
ಬಗೆಯ ಸುಗಂಧದ್ರವ್ಯ ; ಕಸ್ತೂರಿ ; ಮೃಗಮದ : ಮೃಗದಂತಿರೆ 
ಮಗಮಗಿಸುವ .ಸುಗಂದ ವರತೈಲಶೃಣದ ಮೈನ ಸೊಡರ್ಪಕ್ಕುಗಳಿಂದೆ 
ಜೊಟ್ಟನಿಟ್ಟಳ್‌ ಮೊಗದೊಳ್ಳತ್ತುರಿಯ ತಿಲಕದಂತಿರೆ ಹರಿಯಾ (6೮೯8. 


466 


೭೩೫೪ 


ಮೃಗತೃಷ್ಲಿಕೆ 


೭-೫). ಓ. (ದೇಹದ ಮೇಲೆ ವಿಶಿಷ್ಟವಾದ ಗುರುತುಗಳುಳ್ಳ) 
ಒಂದು -ಬಗೆಯ ಆನೆ: “ ಭದ್ರಃ: ಮಂದಃ. ಮೃಗಃ- ಎಂದಿಂತು 
ಆನೆಗಳ ಮೂಲುತೆಆನಕ್ಕುಂ* '(ಹಣಡು. ೩೬-೬೨) ;. ನೆಯನಿಪುಣಸೂತ್ರ 
ಧುರರ್‌ ನಿಯಮಿಸುವರ್‌ ಭದ್ರ ಮಂದಮ್ಮಗಸುಕೀರ್ಣಾನ್ವಯದ ನೃಪಕರಿ 
ಗಳಂ (ಶೃತ್ಯಪು: ೨-೩೬) ಪಿ, ಚಂದ್ರಬಿಂಬದಲ್ಲಿರುವ ಜಿಂಕೆಯನ್ನು 
ಹೋಲುವ ಗುರುತು ; “ ಮೈಗಃ: ಅಂಕ; , , . ಕಳಂಕ; ,, , ಈ 
೮ ಚಂದ್ರಮಂಡಲದ ನಡುವಣ ಕರ್ಪು ** (ಹಾಯು... ೯-202), ಲೆ. 
ಹುಡುಕುವಿಕೆ; ಅನ್ವೇಷಣೆ 2 “ ಅನ್ವೀಕ್ಷಣಂ, ವಿಜಯನ, ಮಾರ್ಗಣಂ, 
ಮೃಗಣಾ, ಮೃಗಃ _ ಈ ೫ ಹುಡುಕಿ ನೋಡುವಿಕೆ '' (ರಾ au): 


೯. ಬೇಟೆ: ಶಿಕಾರಿ; " ಮೃಗವ್ಯಸನ ” ಪರಾ. ೧೦, 
ಯಾಚನೆ ;, ಬೇಡಿಕೆ. "೧೧. ಮಾರ್ಗಶೀರ್ಷಮಾಸ. ೧೨. ಒಂದು 
ಬಗೆಯ ಸಸ್ಯ: '" ಮೃಗಃ - ಮೃಗ, ಹುಳಿಮಾವು "* (to. 03೭), 


೧೩. [ಜ್ಯೋತಿ] ಒಂದು ನಕ್ಷತ್ರದ ಹೆಸರು ; ಮೃಗಶೀರ್ಷ ನಕ್ಷತ್ರ ; 
*" ಮೃಗಶಿರೆಯು ಮೈಗಮೆನಿಕ್ಕುಂ " (ಅಂಗಣ: ೦-೬). ೧೪, ಒಂದು 
ರಾಶಿಯ ಹೆಸರು ; ಮಕರರಾಶಿ : ಶು ಘಟ ಮ್ಮಗಕ್ಕೆ ಗುರು ರುಷ 
ಧನುಗೆ , , , ತದಂಶಕಕ್ಕುಮಧೀಶರ್‌ (ಕಾಕು, 9-8). ' ಮೃಗಗೃಹ 
ಪರಾ. [ ಸಂ.) 

ಮೃಗಗೃಹ (ನಾ). [ಜ್ಯೋತಿ] ಒಂದು ರಾಶಿಯ ಹೆಸರು ; ಮಕರ 
ರಾಶಿ : ಬಹುತನಯಂ ಬಹುವಿತ್ತಂ ಮಹೀಶ್ವರು ಮಣ್‌ ಮಹೀಶ್ವರಾ 
ಧೀಶ ಸಮಂ  ಮಹಿತನಯ/ ನಲಸಿರೆ. ಮೃಗಗೃಹದೊಳ್‌ 
ಸುಗುಂ (೫೫-0೬-೨೦): (ಸಂ. ] 

ಮೃಗಜಲ (ನಾ). ೧. (ವಿಶೇಷವಾಗಿ ' ಮರಳುಗಾಡಿನ ಪಥದಲ್ಲಿ) 
ನೀರಿಲ್ಲದಿದ್ದರೂ ದೂರದಲ್ಲಿ ನೀರಿನ ಹರವಿನಂತೆ ಕಾಣುವ ಒಂದು 
ಭ್ರಮೆಯ ನೋಟ. ೨. (ಆಲಂ) ಬಿಸಿಲುಗುದುರೆ ; ಭ್ರಮೆ ; 
ಇಂದು ಅವೆಲ್ಲವೂ ಮೃಗಖಲದೆಂತೆ ಮಾಯವಾದವು (ತಂತ, ೬); 
ಅವರು ಧಾವಿಸುತ್ತಿದ್ದುದು ಈ * ಮೃಗಜಲ'ದ ಬೆನ್ನ ಮೇಲೇರಿ (ಮರಗಳು. 
೬)..." ಮೃಗತೃಷ್ಟೆ' ಹೋ. [ಸಂ.] 

ಮೃಗಜಾಲಿಕ (ನಾ). (ಬೇಟೆಯಲ್ಲಿ) ಪ್ರಾಣಿಗಳನ್ನು ಹಿಡಿಯಲು 
ಬೀಸುವ ಬಲೆ: “ ಮೃಗಜಾಲಿಕಂ .ವಾಗುರಂ ಬೆಳ್ಳುರವೆನಿಸಿಕ್ಕು 4 
(ಶುಂಗರಾ- 003-8).- [ ಸಂ. ಮೃಗಜಾಲಿಕಾ ] 

ಮೃಗಜಾಲಿಕೆ, ಮೃಗಜಾಳಿಕೆ (ನಾ). ಎ ಮೃಗಜಾಲಿಕ. ಮೃಗಜಾಂಕಿ: 
*ಪಾಶಃ, ಬಂಧನಗ್ರಂಥಿಃ: ವಾಗುರಾ. ಮೃಗಜಾಳಿಕು--ಈ ೪ ಬೆಳ್ಳೆವಾರಂ” 
(und: ೪೮-೫೪೬) [ಸಂ. ಮೃಗಜಾಲಿಕಾ] 

ಮೃಗಜಾಳಿಕೆ “ಮೃಗಜಾಲಿಕೆ ' ನೋ. 


ತನ್ಮನುಜನೆನಿ 


| ಮೃಗಣೆ (ನಾ). ಹುಡುಕುವುದು ; ಅನ್ವೇಷಣೆ : “ಅಸ್ವೀಕ್ಷಣ, . . 


ಮೃಗಣು, ಮೃಗ; ೫ ಹುಡುಕಿ ನೋಡುವಿಕೆ" (1708. a). 
[ಸಂ. ಮೃಗಣು ] 

ಮೃಗತತಿ (ನಾ). ಪ್ರಾಣಿಗಳ ಗುಂಪು, ಪ್ರಾಣಿವರ್ಗ: ಮೃಗತತಿ ಸುಳಿಯವು- 
* ಗಗನದ ಖೇಚರರ್ಲಾ ಬಟ್ಟೆಗೆ ಸುರರ್‌ ನಗಜೆಯತುಳತಪದಾತಪದೊಳ್‌ 
(೧0ಕ- -€-09) ; ಮೃಗತತಿ ಪೊದಟ್ಹ ಮೃಗತೃಪ್ಟೆಗಳಂ ಜಲಮೈದು 
ಪರಿದುಮೋರಂತೊಡರೊಳ್‌ ನೆಗೆದ ಕಡುತಾಪದಿಂ. ಪೊಗೆ ಮೊಗದಿಂ 
ಸೂಸಿರ್ದುದಾ ನಿದಾಘದೊಳೆತ್ತಂ (ಕುಸುಮಾ. 6-0೨8). [ಸಂ.] 

ಮೃಗತೃಷ್ಟಿಕೆ (ನಾ).ಇಮೃಗಜಲ ೧: ಮಿಗೆ ತೃಷ್ನೆ ಪಟ್ಟಲಿಂದ್ರಿಯ 
ಮೃಗಂಗಳಂ ಭೋಗಮೆಂಬ ಮೃಗತೃಷ್ಟಿಕೆ ಮೆಯ್ದೆಗೆಯಲ್ಕೆ ಬಾರದಂತಿರೆ 
ತೆಗೆದೊಡಗೊಂಡೊಯ್ವು ದೆಂಬುದೊಂದಚ್ಚರಿಯೆ (ರತ. ೩೬) : ಬೇಸಗೆ 
ಯ ಬಿಸಿಲೊಳಾ ಕೈಲಾಸನಗಂ ನೆಜಕಿಯೆ ಕರಗಿ ಕಣ್ಣೆಟ್ಟು ಕರಂ ಸೂಸಿ 


ಮೃಗತ್ಯಪ್ನೆ 


ಪರಿಪಪ್ಪತು ದೆಸೆಗೆನೆ ಮಾಸರದಾಗಿರ್ದುವೊಗೆದ. ಮೃಗತೃಖ್ನಕೆಗಳ್‌ 
(ತಂತಿ. ೯-೭೦); ಈ ಹೆಸರು ಮಾತ್ರ ಮೃಗತೃಷ್ಣಿಕೆಯಂತೆ ನನಗೆ ವಿಷಾದ 
ವನ್ನುಂಟುಮಾಡುವುದು (ಕಾಳುಂತ. ೧೦೭-೦೬). 
[ಸಂ. ಮೃಗತ್ತಷ್ಟಿಕಾ] 
ಮೃಗತೃಷ್ಣೆ 3): ಮ್ಹಗಜಲ ೧: ಮ್ಯಗತತಿ ಪೊದಟ್ಚಿ ಮೃಗತ್ತಷ್ಟೆ 
ಗಳಂ ೨ ಪರಿದುಮೋರಂತೊಡಲೊಳ್‌ ನೆಗೆದ ಕಡುತಾಪದಿಂ 
ಪೊಗೆ ಮೊಗದಿಂ ಸೂಸಿರ್ಮದಾ ನಿದಾಘದೊಳೆತ್ತಂ (ಕತಿಸುಮಾ, 6-033) ; 
ಹುಸಿದಚನಪೌರುಷ್ಯಲಲನಾದಿವಿಷ ಸುದ್ಮುಗತ್ತಷ್ಟು ಏಪಂಸಾವ್ಯಸನಿ ಬಲ್ಲನೆ 
ಧರ್ಮತತ್ವರಪಸ್ಕನಿಶ್ಚಯವ (೪ನ್ಮಾ4- 09-68). [ಸಂ. ಮೃಗತೃಷ್ಟಾ) 
ಮೃಗದಂಶ (ನಾ). ನಾಯಿ ; ಶುನಕ ; “ಕೌಲೇಯಕ:, ಸಾರಮೇಯಃ, 
ಶುನಕ. . . .ಮೃಗದಂಶಃ. ಶಾಲಾವೃಕು- ಈ ರನಾಯ್‌(ಯಿ)” 
(ಶರಾಯು. ೪೭-೦೨೬). [ಸಂ.] 
ಮೃಗದಂಶಕ' (ನಾ). -ಮೃಗದಂಶ : ಕೌಲೇಯಕಃ . . . ಮ್ಮಗದಂಶಕ॥- 
ಶುನಕ। , ಭಷಕಃ , ಶ್ವಾನ್‌ - ೭ ನಾಯಿಯ ವೆಸರು” (ಣಂ. ೩೦೩). 
[i] 
ಮೃಗಧರ (ನಾ). ೧. ಜಿಂಕೆಯ ಭಾಸ ಹೊಂದಿರುವವನು ; 
ಚಂದ್ರ : ಸಂಜಯಂ , . ., ಕುರುಕುಳಗಗನೆಮ್ಮಗಧರು ಬಂದನೆಂದು 
ಬಿನ್ನೆಪಂಗೆಯ್ವುದುಂ (ಕಣ, 0-೬೩ 5); ಮೃಗಧರನಂಶುಮಾಲೆ ನಸು 
ಮುಟ್ಟುವುದುಂ ಜಲಸೂಕ್ಷ್ಮ ಬಿಂದುಗಳ ನೆಗೆದಪುವು (ನು. ೨೫). 
೨. ಜಿಂಕೆಯನ್ನು ಕೈಯಲ್ಲಿ ಧರಿಸಿರುಪವನು ; ಶಿವ; ($)- ೩. ಪ್ರಾಣಿ 
ಗಳಿಂದ ಕೂಡಿದುದು. ೧. ೩ ; ಕಲಾನಿಧಿಯಂತೆ ಮೃಗಧರಂ ನಭದಂತೆ 
ಕುಜಯುತಂ. ... . ದಿನಕರಪ್ರಭೆಯಂತೆ ಪುಂಡರೀಕೋಲ್ಲೂಸನರಮಾಗಿ 
ತಚ್ಛೈಲಮೆಸೆದಿರ್ದುದು (ಕೈಬಣ. 00-3). ೪. [ಗಣಿತ] ಒಂದು ಎಂಬ 
ಸಂಖ್ಯೆಯ ಸಂಕೇತ: ಯುಗ ಯತು ಗಜ ನಾಗಾಂಬರ ಮೃಗಧರ 
ನಗಷಟ್ಕಮೆನಿಪ ವೈತ್ಹದ .ಶೆಕ್ಕಂ ಸೊಗಯಿಸಿ 'ತೋರ್ಕುಂ (ಕರೋ. 
೨-೨೦೦). ೫0. 
ಮೃಗಧರಧರ: (ನಾ). .ಚಂದ್ರನನ್ನು ತಲೆಯಲ್ಲಿ ಧರಿಸಿದನು ; ಶಿವ; 
ಮೃಗಧರಧರಂ ನಗಂತೆ ನುಡಿದಂ (ಣಃ: ೯-೪೪), [ಸಂ.]. 
ಮೃಗಧೂರ್ತ (ನಾ). ಪ್ರಾಣಿವರ್ಗದಲ್ಲಿ ಅತ್ಮಂತ ಮೋಸಮಾಡುವ 
ಪ್ರವೃತ್ತಿಯುಳ್ಳುದೆಂದು ಭಾವಿಸಲಾದ ಪ್ರಾಣಿ; ನರಿ: ಕಂಡಂ 
ಮೃಗಗಣಪತಿಯಂ ಮೃಗಧೂರ್ತನಧ್ವಜಕ್ಲೇಶಾರ್ತಂ (ಕಕತ, ೪೩-00). 
[ಸಂ.] 
ಮೃಗಧೂರ್ತಿಕ (ನಾ): ಇ ಮೃಗಧೂರ್ತ : “ಜಂಬುಕಃ ಶಿಮ... 
ಮೃಗಧೂರ್ತೆಕ; ಈ ೮.ನರಿ” (' ಶಉಯು-' ೩5-೩೬): [ಸೆಂ] 
ಮೃಗನಯನೆ. (ನಾ). ಜಿಂಕೆಯ ಕಣ್ಣುಗಳಂತೆ ಕಣ್ಣುಗಳುಳ್ಳವಳು ; 
ಸುಂದರಿ : ಮೃಗನಯನೆಯರೊದೆಯೆಯುಮಾಕೆಗಳುದ್ಮನ್ನದನಮದ್ಮಮಂ 
ಮುಕ್ಕುಳಿಸಿರ್ದುಗುಟ್‌ಯುಮಶೋಕೆ ವಕುಳದ ಮುಗುಳಲರ್ವವು ರಮಣ 
ವದನಮಲರ್ವಂತೆತ್ತೆಂ (೫ಂತಿತ- ೭-೦೬೩) ; ಕೋಟಿದೀನಾರಮನಾ ಮೃಗ 
ನಯನೆ ಕೊಟ್ಟು ಕೊಂಡಳ್‌ ನೆಗಲಕ್ತಿವೆತ್ತಿರ್ದ ರತ್ನಮಯಕಂಬಳಮಂ 
(ತುಕುಮಾ- ೦೦-0೦೪). [ಸಂ. ಮೃಗನಯನಾ] 
ಮೃಗನಾಭಿ (ನಾ).: ೧. ಕಸ್ತೂರಿಯೆಂಬ ಸುಗಂಧೆದ್ರವ್ಯವೆನ್ನು' ತನ್ನ 
ಹೊಕ್ಕುಳಲ್ಲಿ ಉತ್ಸೃತ್ತಿಮಾಡುವ ಒಂದು ಜಾತಿಯ ಪ್ರಾಣಿ; 
ಕಸ್ತೂರಿಮೃಗ : ಅಧಿಕಕಸ್ತೂರಿಯಶಿ ಕೊಡುವ . ಮೃಗನಾಭಿ ತಾನುವ 
ಲೇಸು (೫8೧: ಒಬ). ೨. ಕಸ್ತೂರಿಮ್ಮಗದ ಹೊಕ್ಕುಳಲ್ಲಿ 
ಉತ್ಪತ್ತಿಯಾಗುವ. ಒಂದು. ಬಗೆಯ ಸುಗಂಧದ್ರವ್ಯ ; ಕಸ್ತೂರಿ: 
“ಮೃಗನಾಭಿಃ,| ಮೃಗಮದಡಃ- ಕಸ್ತೂರಿಕಾ -. ಈ ೩ ಕಸ್ತೂರಿ” 


೭೩೫೫ 


ಮೃಗಪ್ಪುತ 


(ಣಯ. ೪-೬0) ; ಮೃಗನಾಭಿಯನಾನೆಯ ಕೊಂಬುಗಳಂ ಜೆರ್ವಿದಿ೭ 
ತೋರಮಂತ್ತಂ ಕಣ್ಬೀಲಿಗಳಂ ಮುಂದಿಟ್ಟೊರ್ವಂ ಪುಗುತಂದಂ ರಾಜಭವನ 
ದೊಳಗಂ ಶಬರಂ (ಕಂಣನಾ. 9-008); ಗಂಧಪರಿಮಳದ್ರವೃಮೃಗನಾಭಿ 
ಮೊದಲಾದ ಚೆಂದದಿಂದೀರ್ವರೂಗಕಿ ಲೇಪನವ ಮಾಡಿ(ಪ್ರಾಢಣ. ೬-೨). 

5 [ಸಂ.] 
ಮೃಗನಾಭಿಜ (ನಾ). = ಮೃಗನಾಭಿ ೨: ಬೊಟ್ಟಿಡುವೊಡೆ ಛುಳದಲ್ಲಿ 

ಮೃಗನಾಭಿಜಮಿಂದ್ರಮಣೀವಿಭೂಷಣಂ ತೊಡುವೊಡೆ ಜೊಂಡೆಯರ್ಗೆ 
ಪಿರಿದಾದುದು ಪರ್ಬಿದ ಮರ್ಬು ಲೋಕದೊಳ್‌ (೧೬8. ೧0-33). 
[ಸಂ. ಮೃಗನಾಭಿಜಾ ] 
36] ಮೃಗನಾರಿ (ನಾ): ಒಂದು ಬಗೆಯ ಔಷಧೀಸಸ್ಕ ; ವಿಡಂಗ ; 
“ಮೃಗನಾರಿಯೆಂದೆನೆ ವಿಳಂಗಮೆನಿಕ್ಕು? (ತುಂಗಳ. 14-೪6), " ಮೃಗಾರಿ" 
ಹೋ. [₹?] 

ಮೃಗನೇತ್ರ (ನಾ). [ಅಂದ] ಪ್ರತಿಪಾದದಲ್ಲಿಯೂ, ನಾಲ್ಕುಅಕ್ಷರಗಳ 
ನ್ನುಳ್ಳ "ಪ್ರಶಿಷ್ಠೆ ಎಂಬ ಛಂದಸ್ಸಿನ ಒಂಡು ವೃತ್ತ : ಲಗಯುಗ್ಮಂ 
ನೆಗಟ್ಟೂಗಳ್‌ ಮೃಗನೇತ್ರೆಃ ಮೃಗನೇತ್ರ೦ (6ರೋಂಕು. ತಟ). [ಸಂ.] 

ಮೃಗನೇತ್ರೆ: (ನಾ). ಇ ಮೃಗನಯನೆ : ಮೃಗನೇತ್ರೆಯ ತೊಳಗುವ 
ಕಾಲುಗುರ್ಗಳ ನೂಪುರದ ಪೊಳೆವ ವಜ್ರಂಗಳ ಕಾಂತಿಗಳಡರೆ ಪರ್ವಿ 
ಪತಿಯ ಜಗಲಿಯೊಳೊಪ್ಪಿದುವು ರಂಗವಲಿಯನಿಕ್ಕಿದವೊಲ್‌ (ಜಂಕಿ ೬-9); 
ಮಗನೆ ಕೋಪಿಸಲೇಕೆ ಹೋಗಿ ಬಂದಪೆವಯ್ಯ ಮೃಗನೇತ್ರೆ ಪರವೆಯ್ದ 

8 ಬೇಡಿಕೊಂಡಪೆವಯ್ಕ (ಕೊಂ: ೦8-೦೩೪). ಸಂ, ಮೃಗನೇತ್ರಾ] 
ಮೃಗಪಂಚಕ (ನಾ). [ಜ್ಯೋತಿ] ಮೃಗಶಿರುನಕ್ಷತ್ರದಿಂದ ಆರಂಭ 

ವಾಗುವ ಮೃಗಶಿರೆ, ಆಂದ್ರೆ, ಪುನರ್ವಸು, ಪುಷ್ಯ ಮತ್ತು 
ಆಶ್ಲೇಷೆ ಎಂಬ ಐದು ಮಳೆಯ ನಕ್ಷತ್ರಗಳು ನ ಮೃಗಪಂಚಕದಿಂದ 
ಮಳೆ ಬರುತ್ತದೆ (ಊಹೆ. [ಸಂ.) 

81 |ಮೃಗಪತಿ. (ನಾ). ೧. ಪ್ರಾಣಿಗಳ, ಒಡೆಯ ; ಸಿಂಹ ; “ಹರಿ 
ಮೃಗಪತಿಃ , . . ಕಂರೀರೆಪಃ.ಈ ೯ ಸಿಂಹದ ಪೆಸರ್‌” (ಕಯ. ೩೬-೬೦); 
ಮೃಗಪತಿ ಪೊಜಗಾದ ಕಿಶೋರಕೇಸರಿವಿಧಿಯಿಂದಂ . . * ತನ್ನನ್ವಯ. 
ರುಜಧುನಿಯನನುಜಸಮೇತನಸರಾಜಿತನೆಯ್ದೆ ವಂದು (es: ೦೧೮೩ PX 
ಪಿ. ಹುಲಿ ; ವ್ಯಾಘ್ರ. ೩, ಗಂಡುಜಿಂಕೆ. ೪. [ಜ್ಯೋತಿ] ಒಂದ 
ರಾಶಿಯ ಹೆಸರು; ಸಿಂಹರಾಶಿ: ಭ್ಹಗುಜನಿರೆ ಕರ್ಕಿಯೊಳಿ. ಮೇಣ್‌ 
ಮೃಗಪತಿಯೊಳ್‌ ದ್ವಾವರಾರಿನಿಧನಸ್ಮಿತಸೌಮ್ಮಗಣಂ  ವೀಕ್ಷಿಸುವೊಡೆ 
ಪೊಂದುಗುಮಾ ಲಗ್ನೋದೃವಂ ಇಡಬ್ದಾಂತರದೊಳ್‌ (೫೮. ೬-೨೩). 

[ಸಂ] 

ಮೃಗಪೋತ (ನಾ). ಜಿಂಕೆಯ ಮರಿ: “ಕೊಣಸೆನೆ ಮೃಗಪೋತ” 
(6. 36) ; ಮೃಗಪೋತನನು ಹಜ್‌ಹೊಯ್ದುದುಚಿತವೆ (೫ದ್ಮರ್ರೋ, 

| ಟ್‌್‌್‌ [ಸಂ.] 
ಮೃಗಪೋತಕ (ನಾ). ಇ -ಮೃಗಪೋತ : ಮಾನರನ ಹಯಕುಂಜರನ 

ಪಂಚಾನನನ - ಮೃಗಪೋತಕನ. ಗುಣವಾ ನರೇಂದ್ರನೊಳಿರಲುಬೇಹುದು 
(ಕುವ್ಮಾಉ. ೩-00). [ಸಂ.] 

46 ಮೃಗಪ್ಪುತ (ನಾ). [ನಾಟ್ಯ]. ಮಾರ್ಗಆಕಾಶಚಾರಿಯ ಹದಿನಾರು 

ಪ್ರಭೇದಗಳಲ್ಲಿ ಒಂದು; p “ಒಂದು ಕಾಲನ್ನು ಕುಂಚಿತಮಾಡಿ 

ಎತ್ತಿ ನೆಗೆದು ನೆಲದ ಮೇಲಿರಿಸಿ ಇನ್ನೊಂದು ಕಾಲನ್ನು ಅಂಚಿತಮಾಡಿ 
ಕಣಕಾಲನ್ನು ಮೊದಲ ಕಾಲಿನ: ಮುಂದೆ ಇರಿಸುವುದು'' (ಉರ: 

406 ಕದ್ಮಾಕುವಾವ : ಚರಣಮನೊಂದಂ ಕುಂಚಿತದಿರಮಬಿತ್ತಿತ್ತಿ ನೆಗೆದು 

ನೆಲದೊಳ್‌ ನಿಲಿಸುತ್ತಿರಡಂಚಿತಪದಜಂಘೆಯನಿರಿಸದ್ಯಾ. ಪದದೆಸೆಗೆ ಮೃಗ 

ಪ್ಲುತಮೆನಿಕುಂ (ಉಸ್ಕರೂ- ೯-೪4). [ಸಂ. ಮೃಗಪ್ಪತಾ] 


38 


ಮೃಗಬಂಧಿನಿ 
ಮೃಗಬಂಧಿನಿ (ನಾ). ಪ್ರಾಣಿಗಳನ್ನು ಹಿಡಿಯಲು ಬಳಸುವ ಬಲ್ಲ: 
“ವಾಗುರಾ, ಮೃಗಬಂಧಿನೀ--ಮೃಗಗಳ ಹಿಡಿಯುವ ಬಲೆಯ ಪೆಸರುಗಳು” 
(ಸಿರ್ಕಾಂತಿ- ೩೦೪)- [ಸಂ. ಮೃಗಬಂಧಿನೀ] 
ಮೃಗಭೂ (ನಾ). ಇ ಮ್ಮ ಿಗನಾಭಿ ೨ ; ಮೃಗಭೂಯದೃವಿಳುಸಿನೀ 


೭೩೫೬ 


ಪೃುಗಶಾಬ 


ಮೃಗಲಕ್ಷ್ಮ. (ನಾ). ಜಿಂಕೆಯ ಗುರುತನ್ನು ಉಳ್ಳವನು : ಚಂದ್ರ ; 


ಮೃಗಲಕ್ಷ್ಮಂ ನಯನೇಷು ವಜ್ಚ ಇ ನಿಧಿಶೈ! ಅಸ್ಮಾ. ನಂಗಳೊಳ್‌ ಕ್ರೂರರಯ್ದೂ. 
ಗುಣೇಶರ್ತುಗಳೊಳ್‌ : 'ಶುಭಗ್ರಹಗಣು (ಕೋ, ೨-೩೨): 
[೫ಂ, ಮೃಗಲಕ್ಷ್ಮನ೯] 


ಕಬರಿಕಾಬಂಧಂಗಳಂ. ಪತ್ತು” ಮಲ್ಲಿಗೆಯೊಳ್‌ ಭಾವಿಸಿ ಧೂಪದೊಳ್‌ | 5 ಮೃಗಲಾಂಛನ (ನಾ). ೦. ಚಂದ್ರಬಿಂಬಿದಲ್ಲಿರುವ. ಜಿಂಕೆಯನ್ನು 
ಪೊರೆದು... ಪಃ ತ್ತಂದೊಂದು ಮಂದಾನಿಳಂ (ಶಾಕರಾ- ಹೋಲುವ ಗುರುತು : ನಿನ್ನೀ ಪೆಟ್‌ನೊಸಲೊಳಿಟ್ಟ ಮೃಗಮದತಿಲಕ 
ಚಲ, “ಚೌರಿ” (ಕಂಕಣ: ಕೋಕ); ಮೃಗಭೂಕುಂಕುಮಚಂದನದ್ರವ ಮದೆಡೆಗಿಡುವಿನಂ ಮೃಗಲಾಂಛನಮೆನಲೈಸೆದುಮೆನ್ನ. ಮನಕ್ಕೊಂದು 
'ಪಂ ನೂತನುನರ್ಥ್ಯರತ್ನಗುಣಾಲಂಕರಣಂ ವಿಚಿತ್ರವಸನಂ ಚಿಲ್ವಾಗೆ ಲಾಂಛನಮನಾಗಿಪುದಿದೇತಜ ಪರಿ ರಮಣಿ? (ಉಮಾಕ್ಕ- 30-3). ಶಿ. ಷಾ 

5 tn). [ಸಂ.] 


ಮೃಗಮದ (ನಾ). ಕಸ್ತೂರಿಮ್ಮಗದಿಂದ ಉತ್ಪನ್ನವಾಗುವ ಸುಗಂಧ|9 
ದ್ರವ್ಯ; ಕಸ್ತೂರಿ ; “ಮ್ಮ ಗನಾಭಿ,- ಮ್ಮ ಗಮದ. ಕಸ್ತೂರಿಕಾ-ಈ. 
೩ ಕಸ್ತೂರಿ” (ತ0ಯು.. 66-40): ಮೃಗಮದಪತ್ರರೇಖೆಗಳನೇಕಗೆ 
ತಾಳ್ಹಿರ[ದಾದು]ವೀ.. ಕದಂಪುಗಳ* (ಶಂಶಶಾ- ೪-೬೨) ;' 'ಸುದತಿಗೆ 
ಮೃಗಮದದ ಪತ್ರಲೇಖೆಗಳಿಸೆಗುಂ (೩ಗವಿ, ೦೦-೦೨೬). [ಸಂ.] 
ಮೃಗಮದಾಮೋದ (ನಾ). ೧. ಕಸ್ತೂರಿಯ ಕಂಪು. -ಸುವಾಸಸನೆ: 
ಮೃಗಮದಾಮೋದಾಸ್ಯ ನಿಶ್ವಾಸೆಯಂ ತಳಿರೇ ತಾವರೆಯೇ ಮದಾಳಿ 
ಕುಲಮೇ . ಕಂಡಿರೆ (ಕಣಜ :4-೧06). ೨. ಕಸ್ತೂರಿಯೆಂಬ 
ಸುಗಂಧದ್ರವ [ದಲ್ಲಿ ಆಸಕ್ತನಾದವನು ; ಒಂದು ಬಿರುದು: 
ಮ್ಸ ಗಮದಾಮೋದಿ ಶ್ರೀಮತ್ರಿಭುವನಮಲ್ಲದೇವಪಾದಾರಾಧಕಂ  ಫರಬಳ 
ಸಾಧಕಂ ನಾಮಾದಿ ಸಮಸ್ತ ಪ್ರಸ್ತಸಹಿತಂ (¥a6- 90-86-03 ; 1087) ; 
ವಾಸಂತಿಕಾದೇವೀಲಬ್ದ ವರಪ್ರಸಾದ ಮೃಗಮದಾಮೋದ . ಶ್ರೀಮನ್ಮಹಾ 
ಮುಡಳೇಶ್ವರಂ (ಎ೪. ೪ (೫) ತಿರೆ. ೩9-0೬: 3180)-  [ಸಂ.] 
ಮೃಗಯಾವ್ಯಸನ (ನಾ). ಪ್ರಾಣಿಗಳನ್ನು ಬೇಟೆಯಾಡುವ ಹವ್ಯಾಸ: 
ನಿಮಗೆ. ನ್ಯು ಶಗಯಾವ್ಯಸನವ್ಯಾಪಾರಮಾದುದಕ್ಕು ಸ್ಸಮಲ್ಲದಾಗಳಿದು ನಿಮ್ಮ 
ದುಷ್ಕರ್ಮದೆ ಫಲಂ (ಶಂತತಂ. ೦೪೬-೪); ದ್ಯೂತ ಮೃಗಯಾವ್ಯಸನವಿವು 
ನ್ರಪರುತಿಗುದ ವಿನೋದ (ಕುನ್ಮಾಗ, 3-0೨). [ಸಂ.1 
ಮೃಗಯು (ನಾ). ಬೇಟೆಯಾಡುವವನು; ಬೇಟೆಗಾರ; “ಮೃಗಯುಃ, 
ಲುಬ್ಯ! ಕ ಮ್ಯಾಧಃ, ವಾಗುರಿಕ;--ಈ ೪ ಮಾವುಲಿಗಂ'" (ತರಾಯು. 
66-89); ಭೂಮಿಕುಪಮಾಗೆ ಪರಿವ ಮ್ಮ ಸಗಂುಂಗಳಚರಣಘಾತಶಬ್ದ! 
ಳೊಳಂ (na: ೦೬೦). [ಹಂ.] 
ಮೃಗಯೆ (ನಾ). ಪ್ರಾಣಿಗಳ ಬೇಟೆ: ಮೃ ಗವ್ಯಸನ : ೌಆಚ್ಛೋಟನಂ; 
"ಮೃಗಯಾ, ಮೃಗವ್ಯಂ, ಪಾಪರ್ಧಿಃ; ಆವೇಟಕ _ ಈ 2 ಶೇಟ: 
(ಶಯ. ೭೦-೨60); ಮೃಗಯಾವ್ಯಾಜದಿನೊರ್ಮೆ ಶಂತನು ತೊಟಲ್ತರ್ಪಂ 
`` ಪಳಂಚಲೈ (ಕುಕ: 0-೭0). [ಸಂ. ಮೃಗಯಾ] 
ಮೃಗರಾಜ (ನಾ). ೧. - ಮೃಗಪತಿ' ೧; ಮೃಗವ್ರಜದೊಡ್ಡೇಂ. 
ಮೃಗರಾಜನಂ ನೆಜವುದೇ ತಾಂಗಲ್ಕೆ ನಮ್ಮಾ ಬೃಹದ್ದಜಿನೀಸಂಕುಳಮಾ 
ಜಿಗೀಷುವನಿದೇಂ ಸಂಗ್ರಾಮದೊೊಳ್‌ ಗೆಲ್ಲುಮೇ (4ವ್ರ- ೦೩-3೭); ಮೊಲ. 
ಕೊಡ್ಡಿದ ಬಲೆಯೊಳ್‌ ಮ್ಮಗರಾಜು ತೊಡರ್ಗುಮೆ (ತಂತಿಪು- ೩-೪ ವ). 
ವಿ. = ಮೃಗಪತಿ ೨. ೩. ಚಂದ್ರ. ೪. ಇ ಮೃಗಪತಿ ೪. [ಸಂ.] 
ಮೃಗರಾಜವಿಷ್ವರ (ನಾ)- ಸಿಂಹಾಸೆನ: ಶ್ರಿ ್ರೀಮಂಟಪಮಂ ವಿರಚಿಸಿ 
ಮ ಗರಾಜವಿಷ್ಟರದೊಳ್‌ ಬಾಲಕನೂ ಪೂರ್ವಾಭಿಮುಖನಿವಿಷ್ಟನಂ ಮಾಡಿ 
(609 0-ಟ ಕ); ಭವ್ಯರತ್ನಾಕರನಂ ಮೃಗರಾಜವಿಷ್ಟರ 
ದೊಳಿರಿಸಿ . (ತೃತ್ಮಥ್ರ- 9-೦೨ ವ). 
ಮೃಗರಿಪು (ನಾ): ಸಿಂಹ: “ಹರಿಃ ಮೃಗರಿಪುಃ, ಸಿಂಹಃ, 
ಕಂಠೀರವ; - ಈ ೯ ಸಿಂಹದ ಪೆಸರ್‌** (ಶರಾಯು- ೩೬-೩೦); ಮೃಗರಿಪುವಂ. 
ಮೃಗಾವತಿಯ ನಂದನನೊರ್ವನೆ ನಿಂದು ಕೊಂದು (ಕರಫ. ೩-೪). [ಸಂ.] 


30} 


[Go] 


,|ನಸಗವಾಹನ (ನಾ). ಜಿಂಕೆಯನ್ನು 


ಮೃಗದ್ಯ (ನಾ). ಬೇಟೆ; ಮೃಗಯೆ : 


ಮೃಗವ್ಯಸನ (ನಾ). - 


ಮೃಗಲಕ್ಷ್ಮ : ಮೃಗಲಾಂಛನಮಂಡಳದೊಳ್‌ ಮೃಗತನು ಮಿಸುಪಂತೆ 
ನಿನ್ನ ಕುಚಮಂಡಳದೊಳ್‌ ಮೃಗಮವವಿಚಿತ್ರಪತ್ರಂ ಮ್ನ ಗರೋಚನೆ ಬರೆಯ 
ದಿರ್ದುದಿಂದಿನ ತೆ:ಅನೇಂ (ಉರಂಕ. 443); ಜಗಕೆಲ್ಲ ತಂಪನೆಸಗುವ 
ಮೃಗಲಾಂಛನನಕಟ ತನ್ನ ಹಿಮರಕ್ಕಿಗಳಿಂ ... . ಎನ್ನ ಸುಡುವನೇಗೈದವೆ. 
ನಾಂ (ಕೂತ: ೩೨ ಅಂಟ). [ಸಂ.] 


ಮೃಗಲಿಪಿ (ನಾ). ಒಂದು ಬಗೆಯ ಲಿಪಿ: ದರ್ಷಣಲಿಪಿ ಮೃಗಲಿಪಿ 


ಪ್ರಬಂಧಲಿಪಿ . . . ನಂದಿಲಿಪಿ ಈ ಅಗಣಿತ ಲಿ೬ಗಳ ನೋಡಲಟ್‌ಯುದೆ 
ಬಿಜ್ಜಳರಾಯನ ಸಭೆಯೊಳು ಕಳಕಳಗೊಳುತ್ತಿದ್ದರು ವಿದ್ಧಾಂಸರುಗಳೆಲ್ಲ 


(ಶಾಸ್ಕರ- ೬೬) [ಸಂ.] 


ಮೃಗಲೋಚನ (ನಾ). ೦. ಜಿಂಕೆಯ ಕಣ್ಣಿನಂತೆ ಸುಂದರವಾದ ಕಣ್ಣು : 


ke ಸಗಲೋಚನಂಗಳಿರ್ದುವು ಮ್ಹ ಗಬಿಲ್ಲಿದೇವುನು ವಟಫಲಂ ಪಟಮಿಲ್ಲೀ 
ಪಗೆಲುಮೆಸೆವಿಂದುವೆತ್ತಣಿನೊಗೆದುದೊ  ಪೇಟಳಂದು ನೋಡಿದಂ ನಗೆ 
ಮೊಗಮಂ (ಶಂಕರಾ ೯-೬೦), ೨. ಚಂದ್ರ, [tN] 


ಮೃಗಲೋಚನೆ (ನಾ). ಜಿಂಕೆಯ ಕಣ್ಣಿನಂತೆ ಕಣ್ಣುಗಳುಳ್ಳವಳು ; 


ಸುಂದರಿ; ಸೀಘರಥಂಗಂ ಮೃ ಗಲೋಚನೆ ತತ್ಸಿಯೆ ಮಿತ್ರೆಗಂ ಮಗಂ 
ನಂದಿವರ್ಧನು ಪುಟ್ಟುವುದುಂ (೦8. pF ಮೃಗಲೋಚನೆಯೊ 
ರ್ವಳ್‌ ಸಂಪಗೆಯೊಳ್ಳುಗುಳಾಯ್ದೂ ಮಗುಟಕ ಚಳಕೇಕರಕಾಂತಿಗಳಿಂ 
ಪೂಣ್ಣಳ್‌ ಮುಯ್ಯುಂ ಮುಗುಳಂ ಕೊಂಡಲರನೀವವೋಲ್‌ ಮಲ್ಲಿಗೆಯಂ 
(cms. 0೩-೭೮), [ಸಂ. ಮೃಗಲೋಚನಾ] 


ಮೃಗವಧಾಜೀವ (ನು). ಪಾ ್ರಣಿಗಳನ್ನು ಕೊಂದು ಜೀವಿಸುವವನು ; 


ಬೇಟೆಗಾರ; “ ವ್ಯಾಥಃ, ಮೃಗವಧಾಜೀವಃ , 
ಲುಬ್ಬ! ಕಃ . ಈ ೪ ಬೇಡರವನ ಪೆಸರು” (೧2 ತಿ. ೩೦೩). 


ಮೃಗಯುಃ * 
[ಸಂ.] 


ಮೃಗವಥೆ (ಸಾ)- ಪ್ರಾಣಿಗಳನ್ನು ಕೊಲ್ಲುವುದು: ವನಚರನು ತನ್ನಯ 


ಕುಟುಂಬವನನುದಿನವು ಮೃಗವಧೆಯಲೇ ಸಲಸ್ಲಿದನು (1, 0೬-೦೪). 
[ಸಂ. ಮ್ಮಗವಧ] 
ವಾಹನವಾಗಿ ಉಳ್ಳವನು ; 


"ವಾಯು. ಡಂ. J 


ಮೃಗವಿಂಡು (ನಾ). = ಮ್ಹಗೆತತಿ ; ಸಿಲುಕಿದವು ಮೃಗವಿಂಡು ನಾನಾ 


ಬಲೆಗಳಲಿ (ಟಿ0೧. Cea [ಮೃಗ 4 ಪಿಂಡ್ಕು) 

“ ಆಚ್ಚೋಟನಂ, ಮೃಗಯಾ, 
ಮೃಗವ್ಮಂ. ಪಾಪರ್ಧಿಃ, ಆಖೇಟಃ- ಈ ೫ ಬೇಂಟೆ " : (ಕಯ, 
೩೦6); ಅಂತು  ನರನಾರಾಯಣರಿರ್ವರುಂ . ,. ಮೃಗವ್ಯ 
ವ್ಯಾಪಾರದಿಂ ಬಟಲ್ಲು (ತಣ. ೩-೩0 ನ). [ಸಂ.] 

ಮ ್ರಿಗಯಾವ, [ಸನ : ಅರಸನಾರೋಗಣೆ 
ವಿಹಾರದೊಳಿರುಳು ಹಗಲು ಮೃಃ ಗವ್ಯಜನದೆಸ್ನೆ ಕ್ವಜೇನೊಳಿಹುದೆಂದನಿಬರನು 
ಬೀಳ್ಕೊಟ್ಟನಸುರಾರಿ (ಕಣಾ ಸಸ [ಸಂ.] 


ಆ|ಮೃಗಶಾಬ (ನು). ಜಿಂಕೆಯ ಮರಿ: ಮೃಗಶಾಬಂ ಮಿಗೆ ಶಾರ್ದೂಲಗರ್ಜತ 


ಕೃಂಜುವಂತೆ ತದ್ರಾತ್ರಿಯೊಳಾ ಮೃಗಶಾುಬ। ಬನೇತ್ರೆ ಬೆರ್ಚಿದಳಗಣಿತಪುರ 


ಮೃಗಶಾಬಾಕ್ಷಿ 


ರಕ್ಷಕರ್ಕಳಬ್ಬರಕಾಗಳ್‌ (5ಕಕು. 6-600); ಶಾಂತಲೆ ಬೆದರಿದ ಮ 
ದಂತೆ ಕಣ್ತೆರೆದು ಸುತ್ತಲೂ ನೋಡಿದಾಗ . . . ಕಂಡಳು (೫ಾತಗ. 03)- 
[ಸಂ. 

ಮೃಗಶಾಬಾಕ್ಷಿ (ನಾ). ಜಿಂಕೆಯ ಮರಿಯ ಕಣ್ಣುಗಳಂತೆ ಕಣ್ಣುಗಳು 
ಳ್ಮವಳು; ಸುಂದರಿ; ಮೃಗಯಾವ್ಯಾಜದಿನೊಮ್ಮೆ ಶಂತನು 
ತೊಟಿಲ್ಬರ್ಪಂ ಪಳಂಚಲೈ ತನ್ಮೃಗಶಾಃಬಾಕ್ಷಿಯ ಕಂಪು ತಟ್ಟಿ ಮಧುಪಂ 
ಬೋಲ್‌ ಸೋಲು (ಶರಾ. ೦-೬೦); ಹಸ್ತತಳೆಮಂ ಸತ್ತಲ್ಲವಂಗಿತ್ತು 
ತನ್ಮಗಶಾಬಾಕ್ಷಿಯನಿಂತು ಮನ್ಮಥವನಶ್ರೀಗೆತ್ತು (ಸುಕುವೂ. ೯-೪0) - 

[ಸಂ, ಮೃಗಶಾಬಾಕ್ಷೀ] 

ಮೃಗಶಿರ (ನಾ). [ಜ್ಯೋತಿ] ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಐದನೆಯದು: 
ಮೃ ಗಶೀರ್ಷ ; ಮೃಗಶೀರ್ಷಂ. ಮೃಗಂ- ಚಾಂದ್ರಂ. ಐಂದವಂ- ಹಿಮ 
ದೀಧಿತಿ-ಯಾ ೫ ಮೃಗಶಿರ ನಕ್ಷತ್ರಕ್ಕೆ ಪೆಸರು (ಸ್ಕರ, ೬೨-೭)- [ಸಂ] 

ಮೃಗಶಿರೆ (ನಾ). [ಜ್ಯೋತಿ] ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಐದನೆಯದು 
ಮತ್ತು ಈ ನಕ್ಷತ್ರದಲ್ಲಿ - ಬರುವ ಮಳಿ: “ಮೃಗಶಿರೆಯು ಮೃಗ 
ಮೆನಿಕ್ಕುಂ ” (ಸು1ಗರಾ- ೦೨-೬); ಮೃಗಶಿರೆ ಶೀಘ್ರಸ್ತಿರ ಯುಂಕ್ಷಗಳುದಿ 
ತೋದಿತ[ ಮುಖ)ವಾಗೆ ಕರ್ತೃಗೆ ವಸು ವಾರ್ಧಿಗೆ ದಿನಪಠಿರಹಿತ ರಾಶಿ 
ಗಳುದಯಿಸೆ ಮಾಬ್ದುದೈ ಸಮಾವರ್ಶನೆಯಂ (ಊಕೋಶ. ೨-೩೫); ಅಶ್ವಿನಿ 
ಭರಣಿ. . . ಮೃಗಶಿರೆ . . . ರೇವತಿಯೆಂಬವಿಪ್ಪತ್ತೇಳು ನಕ್ಷತ್ರಂಗಳುಂ 
ತಮ್ಮ ತಮ್ಮ ಅಧಿಕಾರಮಂ ಮುಡುತ್ತಿರ್ಪವು (ಅಕಕ. ೨೦೦): ಮೃಗರಿರೆಗೆ 
ಮಿಕ್ಕ-ಎಳ್ಳು ಚೆಲ್ಲು (ಣರ). [ಸಂ. ಪ್ಲುಗಶಿರಾ] 

ಮೃಗಶೀರ್ಷ (ನಾ). ೧: ಇ ಮೃಗಶಿರ; ಮೃಗಶೀರ್ಷಂ ಮೂಜುಂ 
ಪೂರ್ವೆಗಳಶ್ವಿನಿಯಾರ್ದ್ರೆ ಚಿತ್ರೆ :- ಮೂಲಂ ರೇಪತಿಯಾಗುರುವೀ ಪತ್ತುಂ 
ಶಾರೆಗಳೊಳ್‌ ಮಾಡುವುದು ಸಕಲವಿದ್ಯಾಗಮುಮುಂ (ಊೋಕೋಶ- ೧-೦೩). 
ವಿ. [ನಾಟ್ಯ] ಅಸಂಯುತ ಹಸ್ತಮುದ್ರೆಗಳಲ್ಲಿ ಒಂದು: ನಾಟ್ಕ 
ಶಾಸ್ತ್ರದಲ್ಲಿ ಹೇಳಿರುವ ಆಸಂಯುತ ಹಸ್ತಗಳು ಯುವುವೈದರೆ ಪತಾಕ 
- «ಎ ಮೃಗಶೀರ್ಹ (ಕಾನ್ಮ. ೪) [ಸಂ.] 

ಮೃಗಶೃಂಗ (ನಾ). ೧- ಜಿಂಕೆಯ ಕೋಡು: ` ಮೃಗಶೈಂಗಧರ ' 
ಪರಾ. ೨. ಬಲಮುರಿ ಎಂಬ ಸುಮಾರು ಒಂದು 
ಒಂದೂವರೆ ಅಂಗುಲ ಉದ್ದವಿದ್ದು ಇಗಿರುತ್ತದೆ ; ಇದೇ 
ಕುರಣದಿಂದ ಸಂಸ್ಕೃತದಲ್ಲಿ ಮೃಗಶೃಂಗ ಎನ್ನುತ್ತಾರೆ (ಜಸುಕೂ. ೬೦). 

[ಸೂ.] 

ಮೃಗಶೃಂಗಧರೆ (ನಾ). ಜಿಂಕೆಯ ಕೋಡುಗಳನ್ನು ಧರಿಸಿದವನು: 
ಯಜ್ಞ! ದೀಕ್ಷಿತನಾದವನುಃ  ಲಲರ  ಸರುಕ್ತ್ಷದೊಲಳ. ಧರ್ಮಜ 
ಮೃಗಶೃಂಗಧರನಾಗ ಯಾಜಮಾನ್ಯದೊಳೆಸೆದನು (ವಣ. ೩-00): [ಸಂ.] 

ಮೃಗಾಂಕ (ನಾ) ೧. ಜಿಂಕೆಯ ಗುರುತುಳ್ಳವನು ; ಚಂದ್ರ ; 
“ಇಂದು;, ಚಂದ್ರಃ - . - ಮೈಗಾಂಕ:: ವಿಧುಃ, ದಾಕ್ಷಾಯಣೀರವ. 
ಈ ೨೧ ಚಂದ್ರನ ಪೆಸರ್‌್‌ (ತ0ದು: 9-94) ; ಶಾಂಶಿನಾಥೆವಿಸತ ಪ್ರತಾ 
ಪಮುಂ ತದ್ವಸುಧೇಶನ ಕಾಂತಿಯ: 20ಕನೆ ಕಾಂತಿಯುಮೇಂ 
ದಿಗಂತಮಂ ೨. ಕರ್ಪೂರ. 
೩. ಗಾಳಿ 

ಮೃಗಾಕ್ಷಿ (ನಾ). 
ಸುಂದರಿ ;' ಸೂಸಿ ಕಣ್ಣ ನೀರೊಡನೊ 
ಬಾಳೆಗಳನ್ನವಾಗಿ ಕೆಂಪಡರ್ದಲರ್ಗಣ್ಣಳಿಂದುಗುಚ್ಟು ನೋಡಿದುವಂ ನೆನೆವೇಂ 
ಮ್ಮಗಾಕ್ಷಿಯಾ  (ಅಂಫ- ೦೨-3೪); ಎಲೆ ಮೃಗಾಕ್ಷಿ ಪೇಳೇಕೆ ಕರ್ಣಪೂರೆದ 
ನೈದಿಲೆ ಕಾಂಿರುಳೊಳಮರ್ದ ತಾರಗೆಗೋರಗೆಯೆನಿಸಿರ್ದುದಿಲ್ಲ (ರಾ೩೮- 

[ಸಂ. ಮೃಗಾಕ್ಷೀ] 


ಸಸ 


ಕ 
ಹ 


ಪರ್ಮಿದುದೋ (ತಾಂತಿಪು- 00-049). 
[ಸಂ.] 

ಜಿಂಕೆಯ ಕಣ್ಣುಗಳಂತೆ ಕಣ್ಣು ಗಳುಳ್ಳವಳು : 

ಡನುಣ್ಮಿ ಕುಂಕುಮದೊಳರ್ದಿದ 


au) 


೭೩೫೭ 


೩ 


ಜಿ 


ಮೃಗೇಂದ್ರವಿಪ್ಟರ 


ಮೃಗಾಜಿನ (ನಾ). ಜಿಂಕೆಯ ತೊಗಲು : ಮೈಗಾಜನಮಂ ಪೊಲುತಿರ್ಪ 
ಮುಂಜಮೇಖಲೆಗಳನೊಪ್ಪಮಾಡು ೬.೬ ವ್ಯವಸಾಯಮೆತ್ತಲುಂ 
(ಕಾರಂಫೂ. ೨೨೨) ; ಇಟ್ಟಿ ವಿಧೂತಿಯ ತೊಟ್ಟ ರುದ್ರಾಕ್ಷೆಯುಟ್ಟ ಮೃಗ 
ಜನದ... ಕಟ್ಟಣಕದ ಕಡು ಮಹಿಮೆಯಾಂತ ತಪೋಧನರಿರ್ಪ ತಾಣದಲ್ಲಿ 
(ರಾಜಿಕೇ, ೦-೦೨೫ ವ)- [ಸಂ,] 

ಮೃಗಾದನ (ನಾ). ನಾಯಿಯ ಜಾತಿಗೆ ಸೇರಿದ ಒಂದು ಬಗೆಯ 
ಮಾಂಸಾಹಾರಿಪ್ರಾಣಿ ; ಕತ್ತೆಕಿರುಬ ; *ತರಕ್ಷುಃ, 
ಮೃಗಾದನೇ೨ ಶಿವಂಗಿ ಹೆಸರುಗಳು” (ಸಲಾಂ: ೫): [ಸಂ,) 

ಮೃಗಾಧಿಪ-(ನಂ)-ಮ್ಭಗೆಪತಿ ೧; ಮ್ಮ 
ತೆರಳ್ವೆ ತೆಅದಿಂ ಮಿಥ್ಯಾರೆಜಂ ತೂಳ್ಳು ಪಾಟುವಿನಂ ನಿರ್ಮಳಧರ್ಮಮೊಂದಿ 
ನಿಲೆ ಪೇಟ್ವಿಂ ಪಂಪನತೃಂತಸೌಷ್ಯವದಿ;[ದಾದಿ]ಪುರಾಣಪೌಂ(ಸುಕುತು.೧-೩೭); 
ಮೃಗಾಧಿಷನುಗಿದು ಬಗಿದು ಕೋಡಿದೆ ಬಾದಣದ . - . ಕಡವೆ ತುಳಿದ 
ಹೆಜ್ಜೆಗಳ ಚಿಹ್ನದ ಬೇಡನಾಯಕರು ನೆರೆದರು (431. ೩-3). [ಸಂ.) 

ಮೃಗಾರಾತಿ (ನಾ). ೧. ಸಿಂಹ: “ಹರಿ ಮೃಗೇಂದ್ರಂ . . - 
ಮೃಗುರಾತಿ ಕಂಠರವಂ ಕರಿವೈರಿ ' ಕೈಸರಿಯೆಸಲ್‌ ಸಿಂಹಮೆನಿಸಿಕ್ಕುಂ” 


ಶಿವಂಗಿ ; 


(ಅಣ ೪೭-೬): ಮ ನಾಯಿ, ೩. ಹುಲಿ. Fo] | 
ಮೃಗಾರಿ (ನಾ). ೧. ಸಿಂಹ: * ಮೃಗಾರಿಪೀಠ' ಪರಾ. ೨. ಹುಲಿ 


ಮೃಗಾರಿ: ಈ ೭ ಹುಲಿ (ಸರಯು. 


86-೭೬). ೩, ನಾಯಿ. ೪. ಒಂದು ಬಗೆಯ ಮರ. [ಸಂ.] 
ಮೃಗಾರಿಪೀಠ (ನಾ): ಸಿಂಹಾಸನ : ನಗಪತಿಗಿದೆ ಪೆಜನೊಸಲೆನೆ 


ಸೊಗಯಿಪ ಪೂಂಡುಕವಿಶಾಳಶಿಳೆಯೊಳೆದೇಂ ದಿಟ್ಟಿಗೆವಂದುದೊ ಮಾಣಿಕ್ಯದ 
ಮೃಗಾರಿಪಿ-ಠಂ ಲಲಾಮಮೆನಿ ಕುಂಕುಮದ (ಸಂತ್ರಫ್ರ- 03-000)- [ಸಂ,] 

ಮೃಗಾಲಯ (ನಾ). ಸಾರ್ವಜನಿಕರ ನೋಟಕ್ಕಾಗಿ ವಿಸ್ತಾರವಾದ 
ಪ್ರದೇಶದಲ್ಲಿ ಕಾಡುಮೃಗಗಳನ್ನೂ ವಿಶೇಷವಾದ ಜಲಚರಪ್ರಾಣಿ, 
ಪಕ್ಷಿ. ಸರ್ಪ ಮುಂತಾದುವುಗಳನ್ನೂ ಕೂಡಿಟ್ಟಿರುವ ಸ್ಮಳ: ಪ್ರಾಣಿ 
ಸಂಗ್ರಹಾಲಯ : ಇಲಿ ಬಗೆಬಗೆಯ ಮೃಗಪಕ್ಷಿಗಳುಳ್ಳೆ ಮೃಗಾಲಯವಿದೆ 
(ಕಶಪು- ೩-೪೪). [ಸಂ.] 

ಮೃಗಾಸನ (ನಾ). [ಯೋಗ] (ಜಿಂಕೆಯಂತೆ ದೇಹವನ್ನು ಬ! ಸುವ) 
ಒಂದು ಬಗೆಯ ಆಸನ; ಸಿದ್ಧಾಸನ , . ಮೈಗಾಸನ... 

'ಸನೆಭೇದಂಗಳು (ಏರೇಕ. 0೩೧): [ಸಂ.] 

ಮೃಗಕಂತಮಾದ ತತ್ನಾಯಕಮುರ್ಚೆ 

ಮಡಿವಂತೆ ಸತ್ತರ್‌ (ಉತತ್ರ. ೬-೪೪) ; 
ಬಾಳತ್ಮಣಂಗಳೆಂದೆಳೆಸುಗುಂ ಪಸುರ್ಗಲ್ಲಳ ಕಾಂತಿಯಂ ಮೃಗೀಜಾಳಕಂ 
(ರಾನಾ: 0 ೧2೬)- , [ಸಂ. ಮೃಗೀ] 

ಮೃಗಿತ (ಗು) ೧. ಬೇಟೆಯಾಡಿ. ೨. ಹುಡುಕಿದ. (ನಾ). 
೩. ಹುಡುಕಿದುದು : “ಅನ್ವೇಷಿತಂ . . . ಮೃಗಿತಂ - ೫ 


ಹವನ: 


ಪಫೋಗದೆ ಮೃಗೀಯುಗಳಂ 


(ಸದಾಂ: ೩೩೦). [ಸಂ.] 

“ಹರಿ ಮೃಗೇಂದ್ರಂ . 
(ಮುಂಗರಾ- ೪೭-೭): ಇಂದ್ರೆಂ 

ಮ್ಹುಗೇಂದ್ರಸಂತೆ' ಗರ್ಜಿಸಿ ಚತುರಂಗಬಲಸಮೇತಂ ಪೊಜಮಟ್ಟು . . . 

ದುಂ (ಕಾಂತಿಕ್ರು ೬-೮೧ ಐ) : ಮೃದುಣಿಗೆ ಕಟ್ಟಲೆ ಶರಭಕ್ಕೆ 


ಎ ಸೆಡೆದನಿವುಂ ನಿಮಗಶುರಾಮಾ, ೩-೦೦೪), 


(ಆರಿಫು- 0-೭೦ ಐ); 
ವಿಷ್ಣರಾರೂಢನಾಗಿರ್ಪದುಂ 


(ಸುಳುವೂ. ೨.೧೪ ಎ). 


ಮೃಗೇಕ್ಷಣ ೭೩೫೮ ಮೃತಕ 


ಮೃಗೇಕ್ಷಣ: (ನಾ). (ಜಿಂಕೆಯ ದೃಷ್ಟಿಯಂತೆ) ಚಂಚಲವಾದ ನೋಟ; 
ಮಾನಲೋಚನೆ ಮೃಗೇಕ್ಷಣದೆ . ಸಗರನೃಪನನಭಿವೀಕ್ಷಿಸಿದಳ. (ಅಕಪು- 
6-೬೭). [xc] 

ಮೃಗೋತ್ಸ (ನಾ). ಕಸ್ತೂರಿ ಂದ ಉತ್ಪತ್ತಿಯಾದುದು ; 
ಕಸ್ತೂರಿಯೆಂಬ ಸುಗಂಧದ್ರವ್ಯ : . ಮೃಗಮದ : ಮೃಗೋತ್ಕ | 5 
ವಾಸಿತ ಧಾರುಫರಿಕಲಿತ ಪರಾವೃತಟುಖ್ರ ಹರಿಹಸ್ತುಕೃಷ್ಟಕೇಶಹಸ್ತೆ ವೊಲೆಸೆ. 
ದಳ (818, 09-000) ; ಪಂಚರತ್ನದ ಘನಸಾರವಾರಿಯ ಮೃಗೋತ್ಕ 
ಕುಳತ್ಮದ ಬಾಯಿನಂಗಳು, ಮುದದೊದವಿದಮಿತ್ತು ಮೆಅಿದರ್‌ 
(ತಂದ್ರು. ೬-60)- [ಸಂ.] 

ಮೃಗೋದ್ಭವ (ನಾ). = ಮೃಗೋತ್ಕ ; ಅಡರೆ ಕವಲ್ತುದೊಂದೆಡೆ 10 
ಮೃಗೋದೃವದಿಂ . . , ಸರಸೀವಿಭಾಗದೊಳ್‌ (ಾಂತಿಫು- 6) ; 
ಶೀತಳಕರ್ಪೂರಮೃಗೋದ್ರವಾಗುರು ಕುಮುಸ್ತಾಗ್ರಂಥಿಗಂಧಂಗಳಂ ತಳೆದೇಂ 
ಗೆಂದಿಗರಂತೆ ಬಂದೊಲೆದುದೋ ಮತ್ತೊಂದು ಮಂದಾನಿಳಂ (6ರ೯ಕೇ: [ಸಂ.] 
೫-೪). [ಸಂ.] ಮೃಣಾಳ “ಮೃಣಾಲ' ನೋ. 

ಮೃಗ್ಯ (ಗು)- ೧. ಹುಡುಕುವ. ೨. ಹುಡುಕಲು ಯೋಗ್ಯವಾದ. (ನಾ). |1| ಮೃಣಾಳಗುಣ (ನಾ). ತಾವರೆಯ. ದಂಟಿನ ನೂಲು,- ನಾರು: 
ಹ. ಹುಡುಕಬೇಕಾದುದು ; ಶೋಧಿಸಬೇಕಾದುದು : : ರಾಮ ಬಳಸಿರೆ ಮೃಣಾಳಗುಣಮಗ್ಗಳಿಸಿರೆ. ಮಣಿದರ್ಪಣಂ ಮಹೌಪಧಿಗಳ್ಳಂ 
ಕಾರ್ಮಾಕ; ಕೃಷ್ಣಯುಕ್ತಿ. ಗೌತ್ರಮಕರುಣೆ ಭೂಮಿಭಾರವಾಳುಹೆ ಗೊಳಿಸಿರೆ ಪಲ್ಲವತತಿ ಸಂಗಳಿಸಿರೆ ಮಣಿಪೂರ್ಣಕುಂಥಮೊಪ್ಪಿದುದದಲಸೊಳ 
ಸಾಲದಾಗಿರಲು ಸಾಮೂನ್ಯರೆನಿತು ತಾಂ ಪೆಣಗಿದೊಡಮೇನಹುದು ) (086. 6-00). ಸಂ.. ಮೃಣಾಲಗುಣ ] 
ಕ್ಷೇಮವೆಂದುಂ ಮೃಗ್ಯ (ಮುಳುಳ. ಆಟ). [ಸಂ,] 'ಮೃಣಾಳನಾಳ' (ವಾ). ತಾವರೆಯ ದಂಟು; ಕಮಲದ ನಾಳ: 

ಮೃಚ್ಚೂರ್ಣ (ನಾ). ಮಣ್ಣಿನ ಪುಡಿ; ಧೂಳು: ಅನುನಯದಿ[ ಶಶಿಕಳೆಗಳಂ ಮೆಲ್ವ ಸೈಂಹಿಕೇಯನಂತೆ ಮೃಣಾಳನಾಳಗಳಂ ಮೆಲ್ಲು 
ಸರ್ವಗತನೆಂಬಂತೆ ಮೃಚ್ಚೂರ್ಣವನು ಹೊದ್ದದಿರ್ಪ ' ವಾಯುವಿನಂತಿ (msg. ೦೩೪). [ ಸಂ. ಮೃಣಾಲನಾಲ ] 
(ಚಕ್ಕೆ 9). [| ಮೃಣಾಳನಾಳಿಕೆ (ನಾ). ಎ ಮ್ಹಣಾಳನುಳ :: : ಮೃಣಾಳನಾಳಕಿಗೆ 

ಮೃಜೆ (ನಾ): ೧. ತೊಳೆಯುವಿಕೆ ; ಶುದ್ಧಿ ಮಾಡುವುದು ; “ಮಾರ್ಸ್ಟಿಃ, ಚಂದನದಣೈಗೆ ತಣ್ಣುಳಿಲ್ಲೆ ತಣ್ಣರಗದ ಸೂಸುನೀರ್ಗೆ ಕೊಳವೇರ್ಗೊಡಲಂ 
ಮಾರ್ಜನಾ, ಮೃಜಾ _ ೩ ಶ್ರೀಗಂಧ, ಕುಂಕುಮಕೇಸರಿ ಮುಂತಾದ ಗುಜೀಯಾಗೆ ಮಾಡುವರ" (ಕ್ರ. ೩-೨6). (ಸಂ. ಮೃಣಾಲನಾಲಿಕಾ] 
ದ್ರವ್ಯಗಳನ್ನು ಮೈಗೆ ಹಂಕಿ ಉಜ್ಜಿ ತೊಳಕೊಂಡು ಕೊಳೇ ಹೋಗಲಾಡಿಸು ೩೩ |ಮೃಣಾಳಿಕೆ (ನಾ). ತಾವರೆಯ ದಂಟಿನ ನಾರು ; ಬಿಸತಂತು ಗರ್ಭಿಣಿಗೆ 
ವದಕ್ಕೆ ಹೆಸರುಗಳು” (ಸ್ಕಾ: ೨೦೩)- ೨. ಶುಚಿ; ನೈರ್ಮಲ್ಯ. ತತ್ಕ್ಯಮಯೋಚಿತ ಮಂಗಳಪ್ರಸಾಧನಮೆಸಿದತ್ತು , . , ಮುತ್ತಿನ ತಿಸರಂ 

[ ಸಂ. ಮೃಜಾ] ಮೃಣಾಳಿಕೆಯ ಮುದ್ರಿಕೆ ಪೂವಿನ ಪಿಂಡುಗಂಕಣು (ಶಂರಾಮಾ. ೩-00೬), 


ಚನದ ಬೊಟ್ಟು ಬೇಡತಿಯಾದ ಮೃಡಾನಿಯ ಹಣೆಗಣ್ಣಿನಂತೆ ಶೋಭಿಸು 
ತ್ತಿರುವುದು. (ಮುಂದು. ೫-೩೦೦). [ ಸಂ. ಮೃಡಾನೀ ] 

ಮೃಡಾಲಯ (ನಾ). ಈಶ್ವರನ ನಿವಾಸ ; ಶಿವಾಲಯ : ಒಡಗೂಡಿರ್ಪ 
ಲಿಂಗವನಟ್‌ಯದೆ . .: , ಅಡವಿಗಿಡುಗಳಲ್ಲಿಪ್ಪ ಮೃಡಾಲಯಮಂ ಕಂಡು 
ಹೊಕ್ಕು ಸಡಗರಿಸಿಕೊಂಡು ವರವ ಹಡೆವೆನೆಂದು ಅಚ್ಚುಗಡುತ್ತಿದ್ದೇನೆ 
(ನೋಳಮಾ, ೨೦-೮೩). [ಸಂ.] 

ಮೃಣಾಲ, ಮೃಣಾಳ (ನಾ). ತಾವರೆಯ ದಂಟು. - ದಿಂಡು ; 
“ಮೃಣಾಲಂ, ಬಿಸಂ - ೨ ಶಾವರೇ ಕಾವಿನ ಹೆಸರುಗಳು. ಇವೇ ತಾವರೆ 
ಬಳ್ಳಿಯ ಕೊಳವಿಗಳು”' (ಲ್ಲಾ. ೪0). ಮೃಣಾಳ ; “ಮೃಣಾಳಂ- 
ಬಿಸಂ ಎ ಈ ೨ ನಾಳಂ” (ಕಉಯು. ೦೦೨-೩೦); ಕಣ್ಣ ಗುರ್ವಿಸುವಿನಮೊಕ್ಕು 
ನೇಲ್ವ ಕರುಳೋಳಿಯೆ ಬಾಳಮೃಣುಳವನಾಗೆ (ಕಂಕಣ. 0-2; ತರುಣ 
ಮೃಣಾಳಮಂ ತೆಗೆದು ಪೂಗೊಳದಿಂ ಪೊಣಗಿಕ್ಕಿದಂದದಿಂ' (ಮುಂ. 4-36). 


ಮೃಡ (ನಾ). ಈಶ್ವರ: ಶಿವ: “ಈಶಾನಃ... ಮೃಡಃ . . - [ ಸಂ. ಮೃಣಾಲಿಕಾ] 
ನೀಲಲೋಹಿತಃ - ಈ ೪೫ ಮಹಾದೇವರ ಪೆಸರ್‌ (ಕಂಡು. 1-04); |ಮೃತ (ಗು): ೧. ಸತ್ತುಹೋದ ; ಮರಣ ಹೊಂದಿದ. (ನಾ). 
ಮೃಡನೊಳ್‌ ಪುಶುಪತಾಸ್ವ್ರಂಬಡೆದಂ - . . ನಾರಾಯಣನೊಳ್‌ ಪಡೆದಂ 30| ವಿ. ಸಾವು;. ಮರಣ. ೩. ಸಾಯುವವನು; ಮರಣ ಹೊಂದು 


ಗಾಂಡಿವಿ ಸುಭದ್ರೆಯಂ ಭದ್ರಮನಂ (ಗಡಿಯು. 3-೩9); ಮನವಿದು 
ವಿಷಯಕ್ಕೆ ಹರಿವುದು ಮೃಡ ನಿಮ್ಮ ನನುದಿನ ನೆನೆಯಲೀಯದು. (045: ೩೪). 
[ಸಂ.] 

ಮೃಡರಿಪು (ನಾ). ಈಶ್ವರನ ಶತ್ರು; ಮನ್ಮಥ: ಬೆರಲಂ .ಮಿಡಿಯಿಸಿ 
ರುಕ್ಮಿಣಿ, ಜಗಮಂ ಮೃಡರಿಪು ಬೆರಲೆತ್ತಿ ನಿಲ್ವಿನಂ. ಬಗೆಗೊಂಡಳ್‌ 
(and. ೧೦-೧೦೪)- [ಸಂ. ) 

ಮೃಡಸುತ (ನಾ). ೧. ಈಶ್ವರನ ಮಗ: ಗಣಪತಿ; ಮೃಡಸುತನಂತೆ 
ದಂತಹತಿ ಪೊರ್ದದೆ ಶೂದ್ರಕನಂತೆ ಶಕ್ತಿಯಂ ಕಿಡಿಸದೆ (ಬಂಕ. 0-೪). 
೨. ಸ್ಕಂದ; ಷಣ್ಮುಖ: [ಸಂ,] 

ಮೃಡಂದ್ರಿ (ನಾ)- ಈಶ್ವರನ ವಾಸಸ್ಥಾನವಾದ ಕೈಲಾಸಪರ್ವತ :| 
ದನುಸುತಂ ಕಿಟ್‌ ತನ್ನನಾ ಮುಳಿಸಿಂ 
ರೂಪಿನೊಳಾಹಜಕ್ಕೆ ಸಹಾಯಮಾಯ್ತು ರಘೂದ್ವಹಂಗೆನಿಸಿ (ಕಂರಾಶೂ- 


ವವನು: ಜೀವನುಂಮ ಶತ ದುಃಖ ಅಮೃತಂ. ದೇವನಾ ಜೀವನುಮ 
ಶುದ್ಧನು ದೇವನತಿಶುದ್ಧನು (೨ಸಪುು. ೩0-36); ಕಂದುಕಲೆ ತನಗೆತ್ತಣದು 
ನಿದಣ್ಯಂದ್ವಳನು ಮೃತಜಾತ ತಾನಲ್ಲೆಂದು ಕಂಡರವಂಗೆ ಪಾಪ ವಿಲೇಪ 
ವಿಲ್ಲೆಂದ (೪ನ್ಮಾಂ: ೩-೫). ೪. ಜೀವವಿಲ್ಲದುದು; 'ನಿರ್ಜೀವ 
ವಾದುದು : ಸರ್ವಸೌಂವರ್ಯಾಮ್ಮತಂ ಮೈತವಂತಿಹುದು ನನಗೆ ನೀರಸಂ 
(್ರೀಕಾನಾ: ೯-೨೨೬)... ೫, ಸತ್ತುಹೋದವನು ; ಮರಣವನ್ನು 
ಹೊಂದಿದವನು : “ಪರಾಸಾಃ, ಉಪಸಂಪನ್ನಃ, ಪ್ರಮಾತ್ಯ, ಸಂಸ್ಥಿತಃ, 
ಮೃತಃ - ಈ ೫ ಸತ್ತಾತಂ" (ಶರಾಯು. 00೯-೭) ; ಸ್ವಾಮಿಗಳು, _ 
' ಮೃತನೆಲ್ಲಿ ತೋರಿಸಿ' ಎಂದರು: (೪. ೩99): ೬. ಯಾಚನೆಯಿಂದ' 
ಪಡೆದ ಆಹಾರ ; ಭಿಕ್ಷೆ. [ ಸಂ. ] 

ಮೃತಕ (ನಾ). ೧. ಸತ್ತ ವ್ಯಕ್ತಿ; ಮರಣ ಹೊಂದಿದ ವ್ಯಕ್ತಿ. 
೨. ಜೀವವಿಲ್ಲದುದು ; ಹೆಣ : ಪ್ರತಿಕೂಲನಾಗಿ ನಿಲೆ ವಿಧಿ ಮತ 


0೪-೩)- [ಸಂ.] ನಯಮನುಕೂಲಮಾಗಿ ನಿಲೆಯುಂ ' ಕಾರ್ಯಸ್ಥಿತಿಯಂ ಸಾಧಿಸಲಾಗದು 
ಮೃಡಾನಿ (ನಾ). ಈಶ್ವರನ ಪತ್ನಿ; ಪಾರ್ವತಿ: “ರುದ್ರಾಣೀ... ಮೃತಕ ಕೃತೋವಕೃತಿಯವೊಲನರ್ಫ್ಥಾಯಾಸು (10೫. ೩-೦೪೩); ಮೃತ 
ಮೃಡಾನೀ, ಹೈಮವತ್ತಿ .... ಮೇನಕಾತ್ಮಜಾ ದ್‌್‌ ಈ ೨೦ ಗೌರೀ| 46 ಮಂ ಕಂಡನಿಬರುಂ ಮೂರ್ಛೆವೋಗಿ ನೀಡಟಾಂದೆಬ್ಬರ್ತು (ರಡ್ಮಾಣ. ೩೦-೬); 


ದೇವಿಯ ಪೆರ್‌” (ತಂಡು- ೪-೬೪); ಅವಳ ನೊಸಲೊಳಗಿನ ಗೋರೋ ಈ ಮೃತಕಮಂ ನಿಷ್ಪ್ರಯೋಜನಮಿಂತೇಕೆ ' ಪೊತ್ತು ತೊಬಲ್ಜಪೆಯೆನೆ. 


ಮೃತಕದುಂದುಭಿ 


(ಕ0053. 0೬-85 ನ): ೩. ಸಾವು: ಮರಣ. ೪. ಮರಣಸೂತಕ; 
ಮೃತಾಶೌಚ. [x0.] 

ಮೃತಕದುಂದುಭಿ (ನಾ). ವ್ಯಕ್ತಿಯು ಸತ್ತ -ಮೇಲೆ ಕೆಲವರಲ್ಲಿ ಒಂದು 
ವಿಧಿಯಾಗಿ ಬಾರಿಸುವ ತಮಟೆ : ಗಡಗಡನೆ ಪೊಡವಿ ನಡುಗಿತು. 
ದುಃಖವಾರ್ತೆಯಂ ಜಗಕೆಲ್ಲ ಕೇಳಿಸುವ ಮೃತಕದುಂದುಭಿಯಂತೆ 
(ಗೊರ್ಕೊಥಾ. ೦೩-೬೪೨). [ಸಂ.] 

ಮೃತಕಲ್ಪ (ಗು). ೧. ಸತ್ತಂತಿರುವ; ಮೈಮರೆತಿರುವ. (ನಾ). ೨. 
ಹೆಣಕ್ಕೆ ಸಮನಾದುದು: ಸತ್ತಂತೆ ಇರುವುದು : ಕಾಳರಕ್ಕಸ ಲೋಕ 
ವೆಲ್ಸವ ಗೊಳುಗುಟ್ಟಿಸೆ ಅಜನು ಶಪಿಸಿದ ಬೀಳು ನೀ ಮೃತಕಲ್ಪನಾಗೆನೆ 
ನಿದ್ದೆಗೈದಿಹನು (1980: ೨೩-6)- [ಸಂ.] 

ಮೃತಕಸೆಜ್ಜೆ (ನಾ). [ಜೈನ] ತಪಸ್ಸಿನ ಒಂದು ಭಂಗಿ : ಶವಾಸನ(?): 
ಪ್ರುಯೋಪಗಮನವಿಧಾನದಿಂ ಪ್ರಚ್ಛನ್ನಮಪ್ಪೆಡೆಯೊಳ್‌ ಮೃತಸೆಜ್ಜಿ 
ಯೊಳಿರ್ದು ಸಂನ್ಮಸನಂಗೆಯ್ವು ಧರ್ಮಧ್ಯಾನ ಶುಕ್ಲಧ್ಯಾನಂಗಳಂ ಧ್ಯಾನಿಸು 
ತ್ರಿರ್‌ನ್ನೆಗಂ (ಕರ್ಮಾರಾ- ೨೯-೦). [ ಮೃತಕ + ಸಜ್ಜಿ ] 

ಮೃತಪಟಹ (ನಾ). - ಮೃತಕದುಂದುಭಿ ; ಮೃತಪಟಹಂ ಜಯಪಟಹ್ಯ 
ಚಿತುಗ್ನಿಧೂಮಂ ಜಯಧ್ವ ಜಂ ಜನಕರುಣಾರುತಿ ಜಯಮಂಗಳರುತಿಯೆನೆ 
ಕೃತಾಂತರಾಜಂಗೆ ರಾಜ್ಯಚಿಹ್ನವಿದಲ್ಲೆ (ಉತ. 00-೨೪) - [ಸಂ.] 

ಮೃತಪತ್ರ (ನಾ)- ವ್ಯಕ್ತಿಯು, ತಾನು ಸತ್ತ ತರುವಾಯ ತನ್ನ 
ಆಸ್ತಿಯು ಯಾರಿಗೆ ಸೇರಬೇಕೆಂಊ ಹಕ್ಕನ್ನು ಮತ್ತು ತನಗೆ ಸಂಬಂಧಿ 
ಸಿದ ಅಂತಿಮಣಚ್ಛೆಗಳನ್ನು ಬರೆದಿರುವ ಪತ್ರ; ಉಯಿಲು; ಮರಣ 


ಶಾಸನ : ಆ ಮುದುಕರು ಮೃತಪತ್ರ ಬರೆದಿಟ್ಟಿದ್ದಾರೆ (649). [ಸಂ.] 
ಮೃತಭಾಷೆ (ನಾ). ಬಳಕೆಯಲ್ಲಿ ಇಲ್ಲದೆ ಕೇವಲ ಗ್ರಂಥಸ್ಥವಾಗಿರುವ 


ಐ 
ಭಾಷೆ: ಈಗ ವ್ಯಮಾರದಲ್ಲಿಲ್ಲದೆ ಗ್ರಂಥಗಳಲ್ಲಿ ಮಾತ್ರ ದೊರೆಯುವ! 


ಭಾಷೆಯನ್ನು ಮೃತಭಾಷೆಯೆಂದು ಕರೆಯುತ್ತಾರೆ (4a. ೨೪೩). 
[ಸಂ. ಮೃತಭಾಷಾ] 

ಮೃತಸಂಜೀವಕ (ನಾ). ಸತ್ತವರನ್ನು ಬದುಕಿಸುವ ಔಷಧಿ . ರತ್ನ. 
ಮಂತ್ರ ಇತ್ಯಾದಿ : ತನ್ನ ರಮಣಂ ಬರ್ಮುಕುಮತೆ ಮೃತಸಂಜೀವಕದ 
ಮಣಿಯನೀವುದು (ಕೈ ಬರಾ, ೨೪-೪)- [ಷಂ.] 

ಮೃತಸಂಜೀವನ (ಗು). ' ೧. ಸತ್ತವರನ್ನು ಮತ್ತೆ ಬದುಕಿಸುವ. 
(ನಾ). ೨. ಸತ್ತವರು ಪುನಃ ಬದುಕಿಕೊಳ್ಳುವುದು. ೩. ಸತ್ತ 
ವರನ್ನು ಬದುಕಿಸುವುದೆಂದು ಭಾವಿಸಲಾದ ಒಂದು ಮಂತ್ರ: ಮೃತ 
ಸಂಜೀವನ ಎಂಬ ಸಂಜೀವನತ್ರುಯಮಂತ್ರಂಗಳಂ (ಕಕ: ೪0): [ಸಂ] 

'ಮೃತಸಂಚೀವನೀವಿದ್ಯೆ (ನಾ). (ಮಂತ್ರ ಮಣಿ. ಔಷಧಿ ಮುಂತಾ 
'ದುವುಗಳಿಂದ) ಸತ್ತವರನ್ನು ಪುನಃ ಬದು: 
ಪುರೋಹಿತನಾದ ಶುಕ್ರಾಚಾರ್ಯನಿಗೆ ಸತ್ತವರಸ 
ಸಂಜೀವನೀವಿದ್ಯೆ ಗೊತ್ತಿತ್ತು (ಕರಾ: ೩೯೯). 

[ಸಂ. ಮೃತಸಂಜೀವ: ವಿದ್ಯಾ] 

ಮೃತಸಂಜೀವಿನಿ (ನಾ). ಸತ್ತವರನ್ನು ಪುನಃ ಬದುಕಿಸುವ ಮಂತ್ರ. 
ಮಣಿ. ಔಷಧಿ ಮುಂತಾದ ಸಾಧನ ಮತ್ತು ವಿದ್ಯೆ: ಮೃತಸುಜೀ 
ವಿನಿಯ ಬಲೂಹಿರಲು ಬಹಳ ವ್ಯಾಧಿ ಮಾಡುವ ದುರುಳತನ ತಾನೆ;ನು 
(ಕುಪ್ಶಾರ್ರೋ- 00-99); ದೇವರಾವನ ಕಟಕ ಮೃತಸಂಜವಿನಿಯಲಸುವಡಿದ 
ಬಳಿಕ ವಿಭಾವಡಿಯೊಳಂದಾಯ್ತು ರ. ಪುನರ್ದಹನ (ಕೂರೆರಾ- 
೬-೩೭ ಸೂತ). [ಸಂ. ಮೃತಸಂ; 

ಮೃತಸ್ನಾತ (ನಾ) -ಶವಸಂಸ್ಕಾರವನ್ನು ಮಾಡಿದ ಮೇಲೆ ಸ್ನಾನ 
ಮಾಡಿದವನು : ಅಂತ್ಯಕ್ರಿಯೆಯ ನಂತರ ಸ್ನಾನಮಾಡಿದವನು. 

[ಸಂ.] 


೭೩೫೯ 


ಮೃತ್ರಿಗೆ 


ಮೃತಸ್ನಾನ (ನಾ). ಶವಸಂಸ್ಕಾರ ಮಾಡಿದ ಮೇಲೆ ಮಾಡುವ ಸ್ನಾನ; 
ಅಂತ್ಯಕ್ರಿಯೆಯ ನಂತರ ಮಾಡುವ ಸ್ನಾನ : “ಅಪಸ್ನಾನಂ- ಮೃತ 
ಸ್ನಾನಂ -- ಈ ೨ ನೀರಿಳಿಹು” (ತರಾಯು- ೦೦೫-೦೬) ; “ಅವಸ್ಥಾನಮೆನೆ 
ಮೃತಸ್ನಾನಕ್ಕೆ ಪೆಸರೆನಿಕ್ಕುಂ” (ಮಂಗಣ: ೦೦೭-3). [ಸಂ.] 

8 | ಮೃತಾಲಕ (ನಾ). ೧: ಒಂದು ಬಗೆಯ ಜೇಡಿಮಣ್ಣು. ೨, 
ಸುವಾಸನೆಯುಳ್ಳ ಒಂದು ಬಗೆಯ ಮಣ್ಣು ; “ಆಢಕೀ: ಕಾಕ್ಷೀ- 
ಮೃತ್ಚ್ವ್ನಾ. ತುವರಿಕಾ: ಮೃತಾಲಕಂ- ಸುರಾಷ್ಟ್ರಜಂ - ಈ ೬ ವಲಟ 
ಮಣ್ಣೆಂಬ ಗಂಧದ್ರವ್ಯ” (ತಣ. 000). [ಸಂ.] 

ಮೃತಾಶೌಚ (ನಾ). ಒಬ್ಬ ವ್ಯಕ್ತಿಯ ಮರಣದಿಂದ, ಆ ವ್ಯಕ್ತಿಯ 
ವಂಶಸ್ಕರಿಗೆ ಬರುವ ಮೈಲಿಗೆ ; ಮರಣಸೂತಕ:; ವಂಶದಲ್ಲಿ, ಕೆಲವು 
ತಲೆಮಾರೊಳಗೆ: ಯಾರಾದರೂ ಜನಿಸಿದರೂ ಮೃತರಾದರೂ ನಿಯಮವಾದ 
ಕಾಲಪರ್ಯಂತವಾಗಿರುವ ಕರ್ಮಕ್ಕೆ: ಅಧಿಕಾರವಿಲ್ಲದ ಅವಸ್ಥೆ -. ಇದನ್ನು 
ಜಾತಾಶೌಚ: ಮೃತಾಶ್‌ಚವೆನ್ನುತ್ತಾರೆ (6ರುರ, ೪8). [ಸಂ.] 

ಮೃತಿ (ನಾ). ಸಾವು; ಮರಣ : ಮೃತಿಗಿನಿಸಪೊ)ಡಂ ಸೆಡೆಯದೀ ಭವ 
'ದೊಳ್‌ ದೊರೆಕೊಂಡುದಿಲ್ಲ ದುಷ್ಕೃತದೊದವಿಂ ಮನಃ ಪ್ರಿಯಕರಗ್ರಹಣಂ 
(ಶಂಠಾಮಾ- 6-6) ; .ಮತಿ ನಿರ್ವೇದ : , . ಮೋಹಾಮಯ ಮೃತಿಗಳಿವಿಂ 
ತೆಯ್ದೆ ಸಂಚಾರಿಭಾವಂ (ಉನ್ಸಾವ. ೩8) ; ಆ ಪಕ್ವಾನ್ನಮೆ ಮೃತಿಗಂ 
ದ್ವೀಪನ ಪಿಂಡದವೊಲಾಗೆ , . . ವಿಂಧೃದೊಳೊಗೆದಂ (ಯರೂ. ೩-೩೪). 

[ಸಂ.] 

ಮೃತಿಸು (ಕ್ರಿ). ಸಾಯು; ಮರಣಹೊಂದು: ತನುಪತಿ ಚಂಚಲಿಸದಿರುತಿರಲು 
ಜನಿಸುತ ಸುತರು ಮೃತಿಸುವರು (ಕೇರಶ್ರ. 6-೨೭)- [ಮೃತಿ 4 -.ಸ್ಕು) 

ಮೃತ್ತಿಕೆ, (ನಾ): ೧. ಮಣ್ಣು : .“ಮ್ಮತ್‌. ಮೃತ್ತಿಕಾ--ಈ ೨ ಮಣ್‌” 
(ತರಾಯು- ೨-೪) ; ವಿವಾಹಗೇಹಮಂ ಸಮೆಯಿಸಿಯದಣಿ ನಡುವಣಾರ್ದ್ರ 
ಮೃತ್ತಿಕಾವಿರಚಿತಮಪ್ಪ ಚತ್ಕುರಾಂತರದೊಳ್‌ . , , ಗುಣುರ್ಣವನನಾ 
ದ್ರುಪದಜೆಯನೊಡನೆ ಕುಳ್ಳಿರಿಸಿ (ಶುಶರಾ- ೩-೭೫ 2). ೨. ಪವಿತ್ರ 
ವಾದ ಮಣ್ಣು: ಅಗುಲ್ದು ತುದಿಗೊಂಬಿನೊಳ್‌, ಮೆಲ್ಲಗೆ ಪೊತ್ತಭಿಷೇಕ 
ಮೃತ್ತಿಕೆಯನೊಡಸಂದತ್ತಗಲದಿನಿಸುಂ ತಪೋವನಮ್ಮೃಗಮಾ ಮುನಿವರ 
ನೊಳಾದ ಪರಿಚಯದಿಂದ (ಗದಂಈ. ೨೦೬) ; ರಾಜರು . . .ಕೈಯಲ್ಲಿದ್ದ 
ಮ್ಹತ್ತಿಕೆಯನ್ನು ಕೊಟ್ಟು» ಇದನ್ನು ಲೇಪಿಸಿಕೋ | ನಿನ್ನ ಪ್ಯಾಧಿ ಪರಿಹಾರ 
ವಾಗವುದೆಂದರು (ಕರರಿ- 0೪೬) : ನಮಿಸಿದನು ಮುಟ್ಟಿ ಮೃತ್ತಿಕೆಯನಾ 
ರಾಮಚರಣಸ್ಪರ್ಶಪೂಜ್ಯಮಂ (ಕ್ರೀರಾನತಿ. 0೬೫-೨೬6). ೩. ಜೇಡಿ 
ಮಣ್ಣು. ೪. ಒಂದು ಬಗೆಯ ಸುವಾಸನೆಯ ಮಣ್ಣು. ೫. 
ಒಂದು ನರಕದ ಹೆಸರು: ಪೂತಿವಕ್ವ್ರ ರಕ್ತಪೂತಿ ಮೃತ್ತಿಕೆ ಕಣಧೂಮ 
ವೆಂಬೈದು ಮಂತ್ರಿನರಕಂಗಳಿಂ ಬೆಅಗೆದು ಭೀಮವೆಂರಸುನರಕವಿಹುದು 
(ಪಿನೇಕ- ೦೫೩) 

ಮೃತ್ತಿಕೆಯ ಲವಣ ಭೂಮಿಯಲ್ಲಿ ಘನರೂಪದಲ್ಲಿ ದೊರೆಯುವ 
ಉಪ್ಪು ; ಕಲ್ಲುಪ್ಪು : ಮೃತ್ತಿಕೆಯ ಲವಣ ಸ್ವಯಂಪಾಕ ಮಿಕ್ಕಾದ 
ಲವಣ ಅಪ್ಪುಭೇದ (ಫಡ. 570೩೯-೦೬೬)- [ಸಂ. ಮೃತ್ತಿಕಾ] 
ಮೃತ್ತಿಕ್ಕೆ (ನಾ). [ಅಶ್ವಶಾ] ಕುದುರೆಯ ಶರೀರದ ಒಂದು ಭಾಗ ; 
ಗುದದ ಎರಡು ಪಕ್ಕ : ಬಾಲದ ಕೆಟಗುಂ ಗುದಮುಂ ಲೀಲೆಯ ಗುದ 
ದೆರಡು ಕೆಲನ ಮೃತ್ತಿಕೆಯೆಂಬರ್‌ ತಾಲುವ ಮೃತ್ರಿಗೆ  ಕೆಟಗುಂ ಫೇಟಾ 
ರೋಮಸ್ವಮೆಂಬ ಪೆಸರಂತಕ್ಕು೦ (6ಕ್ಕೆಕಾ, ೯-೪) ; ಬಾಲದ ಕೆಳಗಂ 


10 


20. 


35 


40 


ಗುವಮೆಂಬರು ಆ ಗುದದ ಎರಡು ಕೆಲನಂ ಮೃತ್ತಿಕೆಯೆಂಬರು 
[OT (21 
46 ಮೃತ್ರಿಗೆ (ನಾ). ಮೃತ್ತಿಗೆಯಲ್ಲಿ ಗಂಧಶಕ್ಕ್ರಿಯಾಗಿಯು 


ಜಲದಲ್ಲಿ ರಸಶಕ್ತಿಯಾಗಿಯ: ಇವುಗಳಿಗೆಲ್ಲ. ಆದಿಯಾಗಿ 


ಮೃತ್ತಿಸು 


(530: ೧-೨): ೨. ಪವಿತ್ರವಾ! 


ವಿನ ಬುಟ್ಟಿಯೆಲ್ಲವನ್ನು ಅವರ ಹತ್ತಿರವಿಟ್ಟಿ 
[5೫, ಮೃತ್ತಿಕಾ] 
* -ಲೇಪಿಸು ; ಕಾಯ್ದ ಕಾಯ್ಕೊಂಡ 


(8m: 03). 
ಮೃತ್ತಿಸು (ಕಿ): ಮಣ್ಣನ್ನು ಮೆತ್ತು 

ದೆಣ್ಣೆ ಬೊಳರ್ದಿ ಬರ್ದಿಸುತ್ತಮಾಪಾದಮಸ್ತಕಂಬರಂ ಮೃತ್ತಿಸಿ ಪತ್ತಿ "ತಿದ 

ಯುಗಿಯುತ್ತೆ (ಕಶ. ೦೦-೦೦ ವ). 
ಮೃತ್ತಿಕೆ : 


ಮೃತ್ತು (ನಾ). ಮಣ್ಣು ; 


ಮರಳಿ ದುಣ್ಣಪ್ರದೆ (ಕಃ 


ಮೃತ್ಪಾತ್ರ (ನಾ). 
ಭಾರ್ಗವಂ ದ್ರವ್ಯಾ ದ. ಕುಂಭಸಂಭವನಂ ಕಂಡು 


ಮ್ಹತ್ತಾತ್ರದೊಳರ್ಯಮೆತ್ತಿ 


ಪೂಜಿಸಿ 
(ಕಂಕಣ. ೨-೪೫ ನ). [೫o.] 
ಮೃತ್ಟಿಂಡ (ನಾ). ೧. ಮಣ್ಣಿನ ಮುದ್ದೆ, - ಉಂಡೆ: ಮೃತ್ತಿಂಡದ 
ಹದನ ಚಕ್ರಿಯ ಚಿತ್ತದ ಕರದಂತೆ ಚಿತ್ರ ಸನ ಚಿತ್ತದ ಲೆಕ್ಕಣಿಕೆಯ ಒಪ್ಪ 
ದಂತೆ (ನೋನಿ. ೧೯-೬೫೩); ವಿಶ್ವವಿಶ್ವಂಭರೆಯಂ ಮೃತ್ಚಿಂಡಮಾತ್ರಾ 
ಕೃತಿಯೆನೆ ಬಗೆದಂ (ಕಂದ್ರಪು. 00-036). ೨. (ಆಲಂ) ದೇಹ ; ಶರೀರ: 
fe ಮನುಷ್ಯಶರೀರ, ಪಂರ್ಥಿವದೇಹ. ಮೃತ್ಸಿಂಡ ” 
[ಸಂ.] 
ಮೃತ್ಯು (ನಾ). ೧. ಸಾವು: ಮರಣ: “ ನಿಧನಂ, ನಾಶಃ, ಮೃತ್ಯುಃ 
* ದೀರ್ಥನಿದ್ರು - ಈ ೧೨ ಸಾವು" (ಸರಯು. ೦೦೩-೬); ಮೃತ್ಯು 
ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲಸಂಗಮದೇವನ (ಬಸರ. ೦೬೦): 
ಅರಣೃದೊಳಿರುವ ಅರಳಿಯ ಮರನ ಸ್ವಕರೆದ್ವಯಂಗಳಿಂ ಮುಟ್ಟಿ ಸ್ಥರಿಸಿ 
ದೊಡೆ ನೂರೆಂಟು ವೇಳೆಯು ಪರಿದು ಪೋಪುದು ಮ್ಮ ತ್ಕ (ಗಗತಾ- 9-೭೬). 
೨. ಸಾವಿನ, ಅಧಿದೇವತೆ; ಯಮ: “ಪ್ರೇತಪತಿ ಸಮವರ್ತಿ 
ಮೃತ್ಯು ಕಾಳಿಂದಿ... ಕೈತಾಂತನಕ್ಕುಂ ” (ಮಂಗರಾ, 03-00); ಮೃತ್ಯು 
ವಿನ ಬಾಯಿಗೆ ತುತ್ತಾಗಲೇಕೆ (೨ಸನ. 0೫). ೩. ಸಾವಿನ ದೇವತೆ; 
ಮೃತ್ಯುದೇಪತೆ : ಬ್ರಹ್ಮನ ಕಿತ್ತಡದ ಕೋಪದಲಿ ಜನಿಸಿದ ರುದ್ರನಿಂ 
ಬಳಿಕ ಮೃತ್ಯುವೆಂದವಳಾದಳಾ ಸತಿಯತ್ತ ಕಂಬನಿ ರುಜೆಗಳಾದವು ತೆತ್ತಿಗರು 
ಷಡುವರ್ಗ ಕಾಮ ಕ್ರೋಧ ಮೊದಲಾಗಿ (ಕುಣ್ಯಾರ್ರೋ. ೬-4೪). "ಮೃತ್ಯು 
ದೇವಿ” ಪರಾ. [ಸಂ,] 
ಮೃತ್ಯುಂಜಯ (ನಾ). ೧. ಯಮನನ್ನು ಜಯಿಸಿದವನು ; ಶಿವ: 
ಶ್ರುಹಿ ಮೃತ್ಯುಂಜಯ ಪಿನಾಕಿ ತ್ರಾಹಿ ಲೋಕೇಶ (ಕುಪ್ಮಾಕ- ೬); 
ಮೃತ್ಕುಂಜಯನನಜಃಯದೆ ಸಂಸಾರವೆಂಬ ಮೃತ್ಯುವಿನ ಬಾಯ ತುತ್ತಾಗಿ 
ಉತ್ಪತ್ತಿ ಸಿ ತಿ ಪ್ರಳಯಕ್ಕೊಳಗಾದಿರಲ್ಲಾ (ಲೀ. ೩೦-೦೪೦). ೨. 
(ಸಾವನ್ನು ತಪ್ಪಿಸುವುದೆಂದು ನಂಬಿ ಜಪಿಸುವ) ಒಂದು ಮಂತ್ರ: 
ಗಾಯತ್ರಿ ಮೃತ್ಯುಂಜಯ * -. ಭೈರವಾದಿ ಮಹಾಮಂತ್ರಂಗಳಂ , . , 
ಬೇಜ್‌ ಬೇಲ್‌ ವಿವೈಕಿಸಿ ನೋಡಿ (ನೇಕ. ೭). "ಮೃ ಯ 


(slime. ಇಂತೂ), 


ಮಂತ್ರ ' ಪರಾ, ೩. [ಜೈನ] ಜಿನ; ಅರ್ಹಂತ. ' 6] 
ಮೃತ್ಯುಂಜಯತೆ (ನಾ). ಸಾವನ್ನು ಗೆಲ್ಲುವ ಶಕ್ತಿ; ಮರಣವನ್ನು 


ಜಯಿಸುವ ಬಲ: ಬಿದ್ದುದನು ನಿಲ್ಲಿಪುದೆ. ನರನ ಮೃತ್ಕುಂಜಯತೆ 
(ಕಂಕುಳ ೪೭೪). [ಸಂ. ಮೃತ್ಯುಂಜಯತಾ] 

ಮೃತ್ಯುಂಜಯಮಂತ್ರ (ನಾ). = ಮೃತ್ಯುಂಜಯ ೨ : ಶಾನುಮರಸಿಯುಂ 
ತನ್ಮುನೀಶ್ವರದಿವ್ಯಜಚನಮೃತ್ಯೂಂ ಮಂತ್ರಸಾಮರ್ಯಸಂಧಾರ್ಯಮಾ 
ಣಜೀವಿತರಾಗಿರ್ದರ್‌ (ತುದ್ರಥ್ರ. ೫-೩೬ ನ). [ಸಂ.] 


ಅಪ್ಪಾಜಿಯ ಹತ್ತಿರವಿದ್ದ 


೭೩೬೦ 


ಮೃತ್ಸ್ನಾಘಟ 


ಮೃತ್ಯುಂಜಯರಸ (ನಾ). [ವೈದ್ಯಶಾ] ಒಂದು ಬಗೆಯ ಔಷಧ: 
ಮೃತ್ಯುಂಜಯ ರಸ: _ (ಸನ್ನಿಗೆ) _ 'ವತ್ಸನುಭಿ ಗ ೧ ತೂಕ. 'ನಾಗಭಸ್ಮ 
ಗೆ ೦ ತೂಕ್ಕ ರಸ ಗ ೨ ತೂಕ, ಇವಂ ಅರ್ಕಕ್ಷೀರದಲ್ಲಿ ಚೆನ್ನಾಗಿ ಮರ್ದಿಸಿ 
೬೬ * ತೇದು ಹಚ್ಚುವುದು (ವಿತೈವಿ, ೪೪). [ಸಂ.] 

ಮೃತ್ಯುದೇವತೆ (ನಾ). ಮರಣದ ಅಧಿದೇವತೆ,; , ಸಾವಿನ ದೇವತೆ: 
ಮರ್ತಲೋಕದ ಉದರದೊಳಗೆ ಮೃತ್ಯುದೇವತೆ ಕತ್ತೆ ಕುದುರೆಯ ಹಡೆದ 
ಪುತ್ರೋತ್ಸಾಹವ 'ಮಾಡುವದ ಕಂಡು. . . ಬೆಸಗೊಳಲು (ಸಿರ್ದೇಫ- 
೨೫೬-೪೩೭); ಸ್ವತಃ ಮೃತ್ಕುದೇವತೆ ಬಾಗಿಲೆದುರು ಬಂಧರೂ-ಕವಿ ಅವ 
ಳನ್ನು. ಸ್ವಾಗತಿಸುತ್ತಾನೆ (ರಾ. ೮೬). 1ಸಂ. ಮೃತ್ಯುದೇವತಾ] 

ಮೃತ್ಯುದೇವಿ (ನಾ): = ಮೃತ್ಯುದೇವತೆ : ಕಡಿದ ತಲೆಯ ನಿವಾಳಿ 


pS 


| ಯೆತ್ತುವರುಡಿದ ಕೈಗಳ ಮೃತ್ಯುದೇವಿಗೆ ಕೊಡುವ ಹರಕೆಯ ಕಂಡು 
| ರಾವಣ ನೋಡಿ ಮೆಚ್ಚಿರ್ದ (೧ರ: 30-03)... [ಸಂ. ಮೃತ್ಯುದೇವೀ] 
ಮೃತ್ಯುಪತ್ರ (ನಾ). ಎ ಮೃತಪತ್ರ: " ಮೃತ್ಯುಪತ್ರವನೀಗಲೇ 


); ರಾತ್ರಿ ಎದ್ದು ಕುಳಿತು 
ಟಿಳಕರು ತಮ್ಮ 'ಮೃತ್ಯುಪತ್ರ ಸಿದ್ಧಪಡಿಸಿದರು (ಕ್ಮ, 9೪). 
[ಇಂ.] 
ಮೃತ್ಕುಮುಖ (ನಾ). (ಆಲಂ) ಮರಣದ ಸಾಮಾಪ್ಯ : ಚಕ್ರವರ್ತಿಯು 
ಮೃತ್ಯುಮಂಖದಿಂದ ಪಾರಾದುದು ಇಡೀರಾಜ್ಯವನ್ನೇ ಆನಂದದಿಂದ 
ತುಂಬಿಸಿತು (ಮತಿಃ. ೨೦); ಹದಿನೈದುದಿವಸ ಮೃತ್ಯುಮುಖದಲ್ಲಿ ಪ್ರವೇಶಿಸಿದ 
ಮೆಹಬೂಬ ಒಂದು ದಿನ . , . ಜ್ವರದಿಂದ ಪಾರಾದಳು (ಗಂಠೂಿಯಿ- ೨೦೦). 


| 


[ಸಂ.] 
ಮೃತ್ಯ್ಕುರಾಜ (ನಾ). ಸಾವಿನ ಅಧಿಪತಿ ;: ಯಮ: ಆಘವೈರಿಯಲ್ಲ 
ಮಟಕಿದಂ ಗೆಲಲಾರ್ಕುಮೆ ಮೃ ಸತ್ಯು ರಾಜನಂ (ಅಂತ್ಯ. ೩-6). 
[ಸಂ, ಮೃತ್ಯುರಾಜ್‌] 
ಮೃತ್ಯುಲೋಕ, (ನಾ). ಯಮಲೋಕ : ಉತ್ತರಲೋಕದಲ್ಲಿ 
ನಂದವೆಂಬ ಅಂಗನೆ ಮ್ಮ ತ್ಯ ಲೋಕವನೆಯ್ದ ಲು (ಸರ! 
[ಸಂ.] 
ಮೃತ್ಯುಶಿಲೆ (ನಾ). ಮರಣ ಹೊಂದಿದವನ ' ಸಮಾಧಿಯ ಮೇಲೆ 
ನೆಡುವ ಕಲ್ಲು: ಅಲ್ಲಿ ಒಂದು ಮೃತ್ಯೂಶಿಲೆ(ಕಬರ)ಯನ್ನು ನಿಲ್ಲಿಸ 
ಬೇಕೆಂದು ನನ್ನ ಆಪ್ತಮಿತ್ರರು `ಇಚ್ಛಿ; ಸುವುದಾದರೆ ... ನನ್ನ ಕವಿತೆಯ 
ಸಾಲನ್ನು ಶೆತ್ತಿಸಬೇಕು (ಸ್ಮೃತಿ, ಊ)- [ಸಂ. ಮೃತ್ಯುಶಿಲಾ] 
|ಮೃತ್ಯುಸೂತಕ (ನಾ) « ಮೃತಾಶೌಜ: ಮೃತ್ಯುಸೂತಕವು 
ಹನ್ನೆರಡು ದಿನವು (ಶ್ವರ ೫. ೨-೨೦-2) ; ಹೆತ್ತ ಸೂತಕ ಹತ್ತು ದಿನಗಳಿಗೆ. 
ಪರಿಹಾರ ಮೃತ್ಯುಸೂತಕವು ಹನ್ನೊಂದು ದಿನಕೆ (ಕಂತೆ. 84-೪). [ಸಂ] 
ಮೃತ್ಯುಹರ (ನಾ). - ಮೃತ್ಯುಂಜಯ ೧: ಆ ನರನೆಚ್ಚ ಗಣಸಗಣೆ 
ಗಳಾವರಿಸಿ ಕರಂ ಮುತ್ತಿ ಮೃತ್ಯುಹರನಯುವನೇ (ಶ050- ೪-58). [ಸಂ.] 
ಮೃತ್ಸೆ (ನಾ). ೧. ಮಣ್ಣು ; ಮೃತ್ತಿಕೆ. ೨. ಫಲವತ್ತಾದ ಮಣ್ಣು ; 
| ಉತ್ತಮವಾದ ಮಣ್ಣು ; “ಮ್ಹತ್ಸಾ, ಮೃತ್ಸ್ನಾ - ಈ ೨ ಒಳ್ಳೆಹ 
ಮಣ್‌ ” (ತಂಡ. ೨೬-೪) : ' ” ಮೃತ್ಸೆಯೆನೆಲು ಒಳ್ಳಿತಹ ಮಣ್ಣು” 
(ುಂ1ರಾ- ೨೮-೨), ಹ... ಒಂದು ಬಗೆಯ ಸುವಾಸನೆಯ ಮಣ್ಣು. 
೪. ಒಂದು ಬಗೆಯ ಸಸ್ಯ ; ತೊಗರಿಗಿಡ, ೫೦. ಮೃತ್ನಾ] 
ಮೃತ್ನ್ನಾಘಟ (ನಾ). ಉತ್ತಮವಾದ ಮಣ್ಣಿನಿಂದ ಮಾಡಿದ ಪಾಶ್ರೆ : 
ತಿರಿಪೆತ್ತುಂ ಜವದಿಂ ಮುಕುಂದನಿಡೆ ಎದ್ಯುದ್ಧೀಕರಂ ವೈರಿಕಂಧರಮಂ 
ಕೊಂಡು ತದುತ್ತಮಾಂಗದೊಡನುದ್ದಂ ಪಾಲ್‌ ಮೃತ್ಸಾ ಘಟಂಬೆರಸುದ್ಯ 
ಮೃಜದಂಡವರ್ತನದಿನುಗ್ರಾಡಂಬರಂ ಫೊಂಗೆ ಕೋವರಚಕ್ರಂ ತಿರಿವಂದದಿಂ 


ಜಾನಾ 
56 ಸತ್ಯ! ಚ 


ನ. 3೦೪-೬೩೦). 


50. 


ತಿಳಿದುದಾ ಚಕ್ರಂ ವಿಯಚ್ಚಕ್ರದೊಳ್‌ (ಕಾಂತಿಪು: ೪-೩೪) 7. [ಸಂ.] 


ಮ್ಸ 


ಇ" 


ತ್ತೆ 

ಮೃತ್ನ್ನೆ (ನಾ). ೧. ಇ ಮೃತ್ಸೆ ೧.,೨. ಇ ಮೃತ್ಸೆ ಪಿ; * ಮೃತ್ಸಾ್‌ 
ಮೃತ್ನ್ನಾ ಎತ ೨ ಒಳ್ಳೆಹ ಮಣ್‌ " (ಕಡು. 3೬೪); ಸುರರಾಜಾ 
ಸ್ಮಾನದ ಪಣ್‌ ಸುರಮದಗಜಕೋಡಮಣ್ಣಮುಖಮಂ ನಾಗರಮನೆಯ 
ಮೃತ್ತಿಕೆಯುಮೂ ನೆರನಾಥಾಲಯದ ಮೃತ್ನೆ ಯಂ ಹೃಲ್ಲೇಪಂ (ತಣ. 
6-00). ೩. ಇ ಮೃತ್ಸೆ ೩: “ಅಢಕೀ, ಕಾಕ್ಷೀ ಮೃತ್ಸ್ಯಾ... 
ಸುರಾಷ್ಟ್ರಜಂ - ೬ ವಲಟಮಣ್ಣೆಂಬ ಗಂಧದ್ರವ್ಯ * (msm 
೪. ಎ ಮತ್ತೆ ೪. [ಸಂ.ಮೃತ್ಸು] 

ಮೃದಂಗ (ನಾ). ೧. ಒಂದು ಬಗೆಯ ಚರ್ಮವಾದ್ಯ : “ ಮೃದಂಗ: 
ಮುರಜಃ-ಈ ೨ ಮದ್ದಳೆ " (ಕರಾಯು- 6೭-೪೭); ಉದಿತ ಮೃದಂಗ 
ಧ್ಯಾನನೃತ್ಮನ್ಮಯೂರಾಂಚಿತಮೆಸೆವುದು ಕಾಂತಂ ದೆೇವಪೂಜಾನಿಶಾಂತಂ 
(ತದ್ರಶ್ರ- ೧-0೩0) ; ಆಗಿವ ಪಟಹ ಮೃದಂಗ ಕಹಳಾದಿಗಳ ಕಳಕಳರಭಸ 
ದಶದಿಕ್ಕುಗಳ ಮಾತಾಡಿಸೆ ಮಹಾಬಲ ತೆರಳಿತಿಭಪುರಿಯ (ಕುವ್ಮಾರೀ. ೦-೪೬). 
೨. ಶಬ್ದ; ಘೋಷ. ೩. ಬಿದಿರಿನ ಜಲ್ಲೆ. (ಸಂ.] 

ಮೃದಂಗಫಲಿನಿ (ನಾ). ಒಂದು. ಬಗೆಯ: ಸಸ್ಯ ; : ” ಹೀದೆ ಮೃದಂಗ 
[೫೫9, ಡೆಂಗಿ] ಫಲಿನಿ ಜಾಳಿನಿಯಕ್ಕು ” (ಮಂಗಂತ- ೪೪-೪೪). 

[ಸಂ. ಮೃದಂಗಫಲಿನೀ] 

ಮೃದಂಗಯತಿ (ನಾ). [ಸಂಗೇತ] ಆರು ಬಗೆಯ ಯಶಿಗಳಲ್ಲಿ ಒಂದು: 
ಯತಿಯಲ್ಲಿ ಆರು. ವಿಧ ಕ್ರಮವಾಗಿ ಅವು - (೧) ಸಮಯತಿ (೨) 
ಗೋಪುಚ್ಛಯತಿ' (೩) ಶ್ರೋತೋವಾಹಯತಿ (೪) ಡಮರುಯತಿ (೫) 
ಮೃದಂಗಯತಿ ಮತ್ತು (೬) ವಿಷಮಯತಿ (ಸಂಗತಂ. 21): [ಸಂ.) 

ಮೃದಂಗವಾದಕ (ನಾ). ಮೃದಂಗವನ್ನು ಬಾರಿಸುವವನಂ ; ಭಾರತ 
ಸರಿಸೀತದಲ್ಲಿ ಮೃದುಗವಾದಕರು ಸಂಗೀತಗಾರರಿಗೆ ನೀಡುವ ಲಯವಿನ್ಯಾಸದ 
ನೆರವು. .. ಪಾಶ್ಚ್ಯಾತ್ಮಸಂಗೀತದಲ್ಲಿ ಕಾಣಸಿಗೆದಂತಹುದು (ಸಂಗೀತ ೦೦೪). 

[ಸಂ.] 

ಮೃದು (ಗು). ೧. ಮೆದುವಾದ ; ಮೆತ್ತಗಿರುವ : " ಮೃದುಗೂಟು', 
* ಮೃದುತಲ್ಪ ' ಪರಾ. ೨. ಕೋಮಲವಾದ ; ಸುಕುಮಾರವಾದ ; 
ನಾಜೂಕಾದ : 'ಮೃದುತರಕಫೊೋಲಘಲಕಂ . . . ಮುದಮಂ ಫಡೆದತ್ತು 
(೪0೫, 4-0೬) ; ಮೃದುಕುಟಿಲಶಿರೋರುಹಂ  ಸರಸೀರುಹವದನು. 
(9೨%: ೦-೩೪); ಮೃದುಕನಕಪದ್ಮ ಕೋಶಾಗ್ರದೊಳೆಣಗಿದ ತುಂಬಿ 
ಯೆಸೆದುದು (ತಂದ್ರಥೆ- ೭-೬). ೩. ನಿಧಾನವಾದ ; ಮಂದವಾದ; 
ಮೆಲು: ಮಂಡಲದ ತುಡುಗೆಯಂ ಕೆಯ್ಕೊಂಡುಂ ಬಗೆಯಲ್‌ದು 
ತುಡಿಸಿಯುಂ. ಮದವದ್ವೇತಂಡಮ್ಮದುಗತಿಗೆ ಮಾಣಿಕಭಂಡಾರದ ಬೆನನ 
ನಮರಿಯರ್‌: ನಡೆಯಸುವರ್‌ (ತತ. 6-06)-) ಮೃದುಗತಿವಿಲೋಲ 
ಹಾರರ್‌ ಪ್ರದಕ್ಷಿಣಂ ಬಂದು . , . ಫೂಜಿಸಿದರ್‌ ' (400: 00-088)- 
* ಮೃದುಯಾನ ` ಪರಾ. ೪. ಇಂಪಾದ; ಮಧುರವಾದ : ಮೃದು 
ಕಳಕಂಠವಾದೃನಿನದಂ ಪೊಜನೊಣೆ ಪೊದಟ್ಟ ಭೃಂಗಸಂಘದ ಮೃದುಗೇಯ 
ನಿಸ್ವನಮದುಣ್ಮೆ (ಕುಸು. ೪. 'ಮೃದುವಚನ'- ಪರಾ. ಹೆ. 
ಶಾಂತವಾದ; ಸೌಮ್ಯವಾದ. ೬. ಅಶಕ್ಷವಾದ ; ದುರ್ಬಲವಾದ. 
೬. ಮೊಂಡಾದ ; ಹರಿತವಲ್ಲದ. (ನಾ). ೮. ಮಿದುವು ; ಮೆತುವು: 
ಎನಿಸು ಕಾಲ ಕಲ್ಲು ನೀರೊಳಗಿರ್ದರೇನು ನೆನೆದು ಮೃದುವಾಗಬಲ್ಲುದೆ 
(4, ಅ). ೯. ಕೋಮಲವಾಗಿರುವಿಕೆ : ಸುಕುಮಾರತೆ : " ನೆಯಃ 
-ಮ್ಮದುವುಂ, .ಭರ್ಮವುಂ, ನ್ಯಾಯವುಂ” (ಕಾಕಕ್ಕ. ೦೩೮) ; ತುಳು 
ಎಂಬ. ಪದಕ್ಕೆ ಮೃಥು ಎಂಬ ಅರ್ಥವೊದು ಹೇಳುತ್ತಾರೆ (ರ್ರಾಟ- ೨೪೨). 
೧೦. ಒಂದು ಗ್ರಹದ ಹೆಸರು; ಶನಿಗ್ರಹ. [ಸಂ.] 

ಮೃದುಗಂಧಿ (ನ್ಯ. ಒಂದು ಬಗೆಯ ಸಸ್ಯ: “ಬಹುಪತ್ರಃ- ಮೃದು 
ಗಂಧಿ” (ತರ. ಎ೦ಬ): [ಸಂ: ಮೃದುಗಂಧೀ] 


900). 


40 


46 


೭೩೬೧ 


2 |ಮೃದುತಳ್ಳ 


ಮೃದುಬಂಧ 


ಮೃದುಗನ್ನಡ (ನಾ). ಸುಕುಮಾರವಾದ ಕನ್ನಡಭಾಷೆ: ಸಂದರ್ಭಂ 
ಮೃದುಗನ್ನಡಂ , . . ಬಹುಭೇದ ಕನ್ನಡಗಳಂ ಬಲ್ಲಂ ಕವೀಶಂ ದಿಟಂ 
(Fox. 9-೬). [ಮೃದು - ಕನ್ನಡ್ಯ) 

ಮೃದುಗೂಟ್‌ (ನಾ). ಮೆದುವಾದ ಅನ್ನ ; ಮೆತ್ತಗಿರುವ ಅನ್ನ : 
ನೆಲ್ಲನಟ್ಟು ಮೃದುಗೂಬನಆಸುವ ಕಟ್ಟೆಗ್ಗನಂ ಪೊಲ್ಲುಂ 
(ರರಾಕ್ಕು. ೦೨-೨೪ ನ). [ಮೃದು _. ಕೂಟ] 

ಮೃದುಜಲ: (ನಾ).: ಗಡುಸಲ್ಲದ ನೀರು; ಕಠಿನವಲ್ಲದ ನೀರು: 
ನೀರೊಳಗೆ ಕ್ಷೂರುಂಶವು ಕಡಿಮೆ ಇದ್ದರೆ ಅದಕ್ಕೆ ಮೃದುಜಲವೆನ್ನುವರು 

[ಸಂ.] 


(ಮುಂದಿಯಿ. ೬-೩೪). 


3€ |ಮೃದುತಲ್ಪ, ಮೃದುತಳ್ಳ (ನಾ). ಮಿದುವಾದ ಹಾಸಿಗೆ : ಮೆತ್ತನೆಯ 


ಶಯ್ಯೆ : ಪೊಳೆವ ಪಚ್ಚದೊಳೆ ಸೊಗಯಿಸುವ ಮೃದುತಲ್ಪದೊರ್ಥ . . , 
ಭಾವಿಜಿನಜನನಿ ಸತಿ ಪವಡಿಸಿ ನಿಶಾಂತದೊಳ್‌ (ಅಂತು. ೭-೨೭ ರಗಳೆ). 
ಮೃದುತಳ್ಳ : ನಿಶ್ಪೊಸತೆನೆ. ಸೊಗಯಿಪ ಮೃದುತಳ್ಪದೊಳಾತಂ 
ವಿಲುಸದಿಂ ಪವಡಿಸುವಂ (ಸುಳುಶೂ. 00-008). [ಸಂ,) 
* ಮೃದುತಲ್ಪ ' ನೋ. 
ಮೃದುತ್ವ (ನಾ). ಕೋಮಲತೆ ; ನಾಜೂಕು ; ಸುಕುಮಾರತೆ ; ಒಂದು 
ರೇಖೆ, ಮೃದುತ್ವ ಅಥಮ ಗಡುಸುತನವನ್ನಷ್ಟೇ ಅಲ್ಲ ಮಾನವ 
ಮನೋಕಾಮನೆಗಳ ಸಮಗ್ರಸಾರವನ್ನೇ ವ್ಯಕ್ತಪದಿಸುಲ್ಲದು (ಉಡ. ೩4೦). 
[ಸಂ.] 


20] ಮೃದುಪದ (ನಾ). ೧. ಮೃದುವಾದ ಶಬ್ದ, -ಪದ,: ಇಲ್ಲಿಗಿದು 


ತಕ್ಕುದು ಇಲ್ಲಿಗೆ ಪೊಲ್ಲದಿದೆಂದಲ್‌ದು ಸಮ್‌ ಬಲ್ಲಂತೆಲ್ಲಂ ನೆಲ್ಲುಂ ಮೊಸರುಂ 
ಗುಡಿದಂತಲ್ಲದೆ ತಲ್ಲಣಿಸದಲಸದಿಡು ಮೃದುಪದಮಂ (೪00: ೨-೪). 
ಪಿ. ಕೋಮಲವಾದ ಪಾದ : ಸುರಾಸುರೇಂದ್ರವೃಂದವಂದಿತಪಾದಂಗೆ 
ಮೃದುಪದಂಗಳೊಳ್‌ ಕಳರವರಣಿತಮಣಿನೂಪುರಂಗಳಂ ತುಡಿಸಿ (604. 
೭-೦೦೬ ನ); ಮೃದುಪದಪಂಕಜಂ ನಡೆದು. ಕೆಂಪು ಮರಲ್ಲು ನಿಜಾರುಣಾಂಶು 
ಪಾಸಿದ ದುಗುಲಕ್ಕೆ ಬಾಸರದ ಮಾಸರಮಂ ಕಂಡೆ (ನಪ. ೪-0). 


೧. ೨: ವಿಳಸಿತಮಪ್ಪಳಂಕರಣಕಾಸ್ತ್ರದವೊಲ್ಪೆಸೆಗಳ್‌  ಪ್ರಸನ್ನಮಂ 
ತಳೆದು . . :: ಮೃದುಪದನ್ಯಸನೋಚಿತಮಾಯ್ಡುಳಾತಳಂ (ಕಾಂತ, 
03-೬೩). [Xe] 


ಮೃದುಸದಗತಿ (ನಾ). ೧. (ನರ್ತನದಲ್ಲಿ) ಕೋಮಲವಾದ ಪಾದಗಳ 
ಗಮನ. - ಚಲನೆ: ಮೃದುಪದಗತಿಯಿಲ್ಲದ ಲಾಸ್ಯಮಿಂತದೇಂ 
ಮೆಜದವುದೇ (ಸ್ರ. ೩-1). ೨. [ವ್ಯಾಕ] ಉಚ್ಚರಿಸಲು ಸುಲಭ 
ವಾದ; ಕೋಮಲವಾದ ಅಕ್ಷರಗಳಿಂದ ಕೂಡಿರುವುದು. ೧.೨; 
'ಮೃದುಪದಗತಿಯಿಂ ರಸಭಾವದ ಪೆರ್ಜೆಂ ಪಣ್ಮವನಿತೆವೊಲ್‌ ಕೃತಿ 
ಸೌಂದರ್ಯದ ಚಾತುರ್ಯದ ಕಣಿಯೆನೆ ವಿದಗ್ಮಬುಧಜನದ ಮನಮನಲೆ 
ಯಲೆವೇಡಾ (60ಫ- ೦-೦೭). [೫ಂ.] 

ಮೃದುಪಾಕ (ನಾ). [ವೈದ್ಯ] ಮೃದು. ಮಧ್ಯ (ಚಿಕ್ಕಣ), ಖರಗಳೆಂಬ 
ಮೂರು ಬಗೆಯ ಪಾಕಗಳಲ್ಲಿ ಒಂದು; (ಔಷಧವಸ್ತುಗಳನ್ನು 
ತುಪ್ಪ. ಎಣ್ಣೆಗಳಲ್ಲಿ ಕಾಯಿಸಿ ಇಳಿಸುವ) ಎಳೆಯ ಪಾಕದ ಹದ: 
ಮೃದುಪಾಕಕ್ಕೆ ಕಿಟ್ಟವ ತೆಗೆದು ನೋಡಲು ಬೆರಳ ಹತ್ತದೆ ಇಹುದು 
(ವೈರ್ಯತಾ- 2: 030) ; ನಸ್ಯ. ಮಾಡಿಸುವುದಕ್ಕೆ ತೈಲವನ್ನಾಗಲೀ ಘೃತ 
ವನ್ನಾಗಲೀ ಮೃದುಮಕದಲ್ಲಿ ಇಳಿಸಬೇಕು (495. 2111, ಶ್ರಸ್ತಾನ0). 
`ಖರಪಾಕ'. 'ಚಿಕ್ಕಣಪಾಕ` ಪರಾ. [ಸಂ.] 

ಮೃದುಬಂಧ (ನಾ). ಕೋಮಲವಾದ ಶಬ್ದಗಳ ಜೋಡಣೆ. - ರಚನೆ: 
ಮೃದುತರವರ್ಣಾನುಗಮಾಸ್ಪದವಿರಚನೆಯೊಳಗೆ. ತೋರ್ಪದದು ಮೃದು 
ಬಂಧಂ (ಕುಕಾ. ೨-೩೭) ; ಬಗೆ ಪೊಸತಪ್ಪುದಾಗಿ ಮೃದುಬಂಧದೊಳೊಂದು 


ಮೃದುಬಂಧನ 


ವುದೊಂದಿ ದೇಸಿಯೊಳ್‌ ಪುಗುವುದು ಪೊಳ್ಯ ಮಾರ್ಗದೊಳೆ ತಳ್ವುದು 
ತಳ್ತೊಡೆ ಕಾವ್ಯಬಂಧಮೊಪ್ಪುಗುಂ (ಶುಠಠಾ. ೧-೪). [3.1 

ಮೃದುಬಂಧನ (ನಾ)- ಇ'ಮೃದುಬಂಧ: ಶಾಂತಿಸೆರಾಣಮೇಂ ಕರಂ 

ವರಸಮೇಃಂ ಸಮರ್ಥಯುತ! ಮೃದುಬಂಧನಮೇಂ ಪ್ರಸನ್ನಮೋ 

(ಕಾಂತಿಫು. 0-೭). [ಸಂ.] 

ಮೃದುಯಾನ (ನಾ). ನಿಧಾನವಾದ ನಡಗೆ ; ಮಂದಗಮನ : 
ಸೋಗೆನವಿಲ್ಬ 'ಲ್ಮುಡಿಗೆ Nis ಕುಂತಲಕ್ಕಂಚಿಗಳ್‌ ಮೃದುಯಾನಕ್ಕೆ ಪಿಕಂ 
ರವಕ್ಕೆಳಸೆ ತಂತಮ್ಮ ಸ್ವಜಾತೀಯ ಸಂಮದದಿಂ ಪಾಮರಿಯರ್‌ ಜತಾಮರಿ 
ಯರಿರ್ಪರ್ಕಾದು ಕೇದಾರಮಂ (ಬಕ್ಕ. ೨-೨0) ; ಮೃದು: 
ಪಶಿಯುಮಾ ಸತಿಯುಂ ಬರೆ (ಸಂದ್ರತ್ಳ- 
ಗಜಯಾನಮಂ ಜಜಿಕಿಯೆ 
ತಾನಿದಿರ್ವಂದತ್ತುರುಭೂಷಣದ್ಯೂತಿಂ: 
೩-೦೩). [ಇಂ. 

ಮೃದುರೇಖೆ (ನಾ). ತೆಳುವಾಗಿ ಎಳೆದಿರುವ ಗೆರೆ ; ಸೂಕ್ಷ್ಮರೇಖೆ ; 
ಲುಕ್ಷಾರಸರೇಖಾಶುದ್ಧಿ ಯುಮಂ ನೇತ್ರಕ್ಕಂ ಸೂತ್ರಕ್ಕಮಳೆವಡಿಸಿದ ದೇಶೀಯ 
ಮುಮಪ್ಪ ಭಂಗಿಯು: ಮಂ ಮೃದುರೇಖಾವಿಳಾಸಮುಮಂ ಪರಿಭಾವಿಸಿ 
ನೋಡಿ (ಸಂಕ 3-೪೨). [ಸಂ. ಮೃ. ] 

ಮೃದುಲ, ಮೃದುಳ (ಗು). ೧. ಮೆದುವಾದ ; ಕೋಮಲವಾದ ; ಅವನ 
ಕೈಯು ಟೇಬಲ್ಲಿನ ಕೆಳಗಿನಿಂದ ಹಾಯ್ದು ಏ್ಯಲಿಸಳ ಕರದ ಮೃದುಲಸ್ಥ ಸ್ಪರ್ಶ 
ವನ್ನು ಪಡೆದಿತ್ತು (ರು: 603). ೨. ಇಂಪಾದ ; ಮಧುರವಾದ : 
ಮೃದುಲವಚಶ್ಕೋಧಿತೆ ತಳ್ವದೆ ತಚ್ಛಿವಭದ್ರನಿಂತು ನುಡಿಯೆರ್ದೆಗೊಳಲಾ 
ಪುದಿದಸುಗೆಯ ಪೊಸಬನಮಃ,. ವಿದದಿಂ ಪೊಜಮಟ್ಟು `ಪೋದಳ್‌ 
(ಉತ್ಕಲಿ. &.೨೭)- (ನಾ). ೩. ಕೋಮಲವಾದುದು : ಕಾಣುತಿಹುದೆದೊ 
ನೀಲದೂರಕ್ಕೆ ಮೃದುಲಮೆನೆ ತೋರ್ಪ ಶಿಖರೇಶ್ವ ರಂ (ಶ್ರೀರಾಮಾ 
೧೪೬-೦೨3) ; ಸುಜನರ ಚಿತ್ತವು ಸುಖದೊಳು ಮ್ಲ ಮಲವು ಕಷ್ಟದೊಳ 
ತುಳಕರ್ಕಶವು (ಇಂತಾಶ- 306-೬). ಮೃದುಳ : ೧. ಪಜ್ಜ ಳಿಷ ಬಜ್ಮರದಸೆಜ್ಜ 
ವನೆಯ ಸಿನಿಮಂಚದ ಸಿರಿಸಮ್ಮದುಳತಳ್ಳಸ್ಥಳದಲ್ಲಿ (asi 60-0985). 

[ಸಂ.] 


ಒಂ) ; 10 
ರತ್ನಕಳಶಾದರ್ಶಂಗಳೆಂ 


'ತಾಂಗಂ ಶೈವಕಾಂತಾಜನಂ (ವೃಷಂ- 


ಮೃದುಲತೆ,, (ನಾ). ಕೋಮಲವಾದ ಬಳ್ಳಿ ; ಮೃದುಲತೆಯಿಂ 
ಬಿಸಕಾಂಡದ ಮೃದುಲತೆಯಂ  ಜಯಿಸುವಮಳಬಾಹಾಲತೆಯೊಳ” [$0 
ಪುದಿದೆಳೆದಳಿರಂ ಪೋಲ್ತಿಪ್ಪದಿದೆನೆ ಕರಮಸೆದುದವಳ ಕರಸರಸಿರುಹಂ 


(0೩ರೇ, ೭-೪೨), [ಸಂ. ಮೃದುಲತಾ (ಮೃದು 4 ಲತಾ)] 

ಮೃದುಲತ್ಕೆ. (ನಾ). ಮಾರ್ದವತೆ : ಕೋಮಲತೆ; ಮೃ ದುತ್ವ : 
ಮ್ಮ ೈದುಲತೆಯಿಂ ಬಿಸಕಾಂಡದ ಮೃದುಲತೆಯಂ ಜಯಿಸುವಮಳದಾಹಾ೦ತೆ 
ಯೊಳ್‌ ಪುದಿದೆಳೆದೆಳಿರಂ ಪೋಲ್ವಿಪ್ಪದಿದೆನೆ ಕರಮೆಸೆದುದವಳ ಕರಸರಸಿರುಹಂ 
(ಉ೫ಕೇ. ೬-೪೨) ; ಕೂರ್ಮೆಗೆ ಮಣಿವ ಮೃದುಲತೆಯಿರ್ಪುದವನೆರ್ದೆಯ 
ಕರ್ಬುನಕೆ (ಶ್ರೀರಾಮಾ. ೭೦6-೨೫೫). [ಸಂ. ಮೃದುಲತಾ]' 

ಮೃದುವಚನ (ನಾ). ಮಧುರವಾದ ಮಾತು ; ಸವಿನುಡಿ: ಹಿತಮಿತ 
ಮೃದುವಚನು ಲಲಿತಮಧುರಸುಂದರವೇಷಂ (ಅದಿಫು- ೦-೨೯) ; ಕಂಡ 
ಭಕ್ತರಿಗೆ ಕೈಮುಗಿವಾತನೇ ಭಕ್ತ ಮೃದುವಚನವೇ ಸಕಲಜಪಂಗಳಯ್ಯಾ 
(23ನೆ: ೨೪೪). [ಸಂ.] 

ಮೃದುವಪು (ನಾ). ೧. ಕೋಮಲವಾದ ಶರೀರ. _ ದೇಹ. 
೨. ಕೋಮಲವಾದ ಶರೀರವುಳ್ಳವ। ವನು : ಇರೆ ಲಗ್ನಕ್ಕೆ ಚತುರ್ಥದೊಳ್‌ 
ಹಿಮಕರಂ ಸತ್ತುತ್ರವಿತ್ತಾಢ್ಯಂ . . . ಅರಾತಿಸ್ಥಾನದೊಳ್‌ ಕೂಡೆ ನಿಷ್ಮುರ 
ನಾಲಸ್ಕಸಮನ್ವಿತಂ ಮೃದುವಪುಃಕಾಮಾಗ್ನಿ ನಾನಾರಿ (ತಾತ 06-೭). 

[ಸಂ. ಮೃದುವಷುಸ್‌] 


೭೩೬೨ 


ಮೃದ್ವಂಗಿ, 


ಮೃದುವಾಕ್ಯ (ನಾ). ೧. - ಮೃದುವಚನ. 
'ಮಾತನಾಡುವವನು ; ; ಸವಿಮಾಶಿನವನು : 


೨. ಮಧುರವಾಗಿ 
ಮೃದುವಾಕ್ಕಂ ಸುಭಗಂ 


ಚಪಳದೃಷ್ಟಿ ಪೆಂಪೊಡೆಯನತಿಧನಾಢ್ಯಂ ಉದಕಚ್ಛಾಯನಕ್ಕು 
[ಮೊಪ್ಪವ] ಪುರುಷಂ (ಕೋಕೋಶ. ೦೦-೪೦). [Xo] 
ದುವಾತು (ನಾ). ಎ ಮೃದುವಚನ : ಗಿಳಿಯ ಮೃದುವಾ 


ಮಾತುಗಳ ಮಣಃಗೋಗಿಲೆಯ ಮಧುರಧ್ವನಿಯ . . , 
ಹಿರಿ ಬಗೆಗೊಳಿಸಿತೈ ಪೂರ್ವಾಭಿಭಾಷಣದಲಿ ಧನಂಜಯನ 
(ಉನಾ. 9-೬. ಮೃದು 4 ಮಾತ್ಕು) 
ಮೃದುವಾಸು (ನಾ). ಮೆತ್ತಗಿರುವ ಹಾಸಿಗೆ; ಕೋಮಲವಾದ ಶೆಯ್ಕೆ: 
ಓರಣಿಸಿದ ಗೋಪುರಮಧ್ಯದ ಚಂದ್ರಪಾರಾವತಶಯ್ಯೆ ಯೊಳಗೆ ತೊರ 
ಮಾಣಿಕಮಂಚಮ್ಮದುವಾಸೊಳೊಲಗಿದ ನಾರಾಯಣನ ನೋಡಿದಳು 
(ನೋಹತ- ೨೯-೪೦). [ಮೃದು | ಪಾಸ್ಕು] 
ಮೃದುವೆಜು (ಕ್ರಿ). ಕೋಮಲವಾಗಿರು; ಮ್ಳ ದುತ್ವವನ್ನು ಹೊಂದಿರು ; 
ಲಾಲಿತ ಚೆಂಬಾವುಗೆ ಮೆಟ್ಟಿ ಮ್ಶ ದುವೆತ್ತ್ಯ ಸಾರಿಯ "ರುಪ ಸ್ಹಟದಾಳ್ನು 
ಸೋಲಿಸಿ ತೊಲಗಿ ಪೋದವನ ನಿಟ್ಟಿಸುವ ಸಲೀಲೆಯಿಂದೆದ್ದಳಾ ಕುವರಿ 
(ಮೋಜತ. ೨೮-೬)- [ಮೃದು 4- ಪೆಜು] 
ಮೃದುಸಂದರ್ಭ (ನಾ). ಕೋಮಲವಾದ ಸನ್ನಿವೇಶಗಳಿಂದ ಕೂಡಿ 
ದುದು: ಸೂಕ್ತವಾದ ವಸ್ತುವಿನಾ, ್ಯಸವನ್ನು ಳ್ಳುದು: ಸುಂದರಂ ಸೂಕ್ತಿ 
ಗರ್ಭಂಮೃದುಸಂದರ್ಭಂ ವಚುರಕ್ಷೆಮಂ ಎ. ಕಾವ್ಯ ಮೆಂದನ್ನಿ ತಸುಕ 
ವಿಜನಂಮೆಚ್ಚೆ (ಅಂಪು- ೦-೨). [ಸಂ.] 
ಮೃದುಸಿಂಜ (ನಾ). (ಕಾಲಂದುಗೆ ಮೊದಲಾದುವುಗಳ) ಇಂಪಾದ 
ಶಬ 2 ಮಂಜೀರಕ ಮಂಜುಳ ಮೃದುಸಿಂಜಪರಿಸ್ಟುರಿತಮೆಸೆಯೆ ಭರತದ 
ಪಲವುಂ ಪಂಜಿಕೆಗಳಂತದೇಂ ಸುರಲಂಜಿಕೆಯರ್‌ ವಿಷಮಮಂ ಸಮಂ 
ಮಾಡಿದರೋ (ಕಾಂತಿಫಿ. ೭-೩೬). [ಸಂ. ಮೃದುಸಿಂಜಃ] 
ಮೃದುಸ್ಮಿತ (ನಾ). ಮೆಲುನಗೆ ; ಮಂದಹಾಸ ; ಚಂಡಕೋದಂಡ 
ಮನೆತ್ತಿ ಫೊಯ್ಲನವನೀಶನ ಪೇರುರಮಂ ಕಪರ್ದಿ ಮುಂಕೊಂಡು ಮೃಷು 
ಸ್ಥಿತಂ ಮಿಸುಗೆ ತದ್ದೆ ೈನುವಂ ಸೆಳೆದಂ ಕರಾಗ್ರದಿಂ (1889. 1-3೪): [ಸಂ.] 
ಮೃದುಷ್ಯ: ದಯ (ನಾ). ಕೋಮಲವಾದ ಮನಸ್ಸು ; ಮೃದುವಾದ 


"ಮನಸ್ಸು : ಮೃದುಹೈದಯದ ನಲ್ಲರನೆಂದುದನೆನಿಸಲೆ ನಾಡ ಸುಭಗೆಯರ 
ಸುರತದೊಳುಣ್ಮಿದ  ತವ್ಮಿಂಚರದಿಂದೆಂದುದನೆನಿಪರ್‌ ಕೃತಕಶೈಲಮಂ 


ಕಲ್ಲೆರ್ದೆಯಂ (ಮಂಕ್ಯ: 3-೨೪). [ಸಂ.] 
ಮೃದುಳ `ಮೃದುಲ' ನೋ. 
ಮೃದೂಕ್ತಿ (ನಾ)- - ಮೃದುವಚನ ಅತಿಗಂಭೀರಮ್ಮದೂಕ್ತಿ ವಕ್ರ 
'ಬೂಳೊಡಂಬಟ್ಟೊ ಪ್ರೆ ude. 0-6) ; ಕಿವಿಗಳ ನಿನ್ನ ಮ್ಮ ದೂಕ್ತಿ. ಹ್‌ 
ಬಯಸಿ ಕೇಳುತ್ತಿರ್ಕೆ (ಸುಳುಮಾ. ೮-೬೩). ಡೂ ] 
ಮೃದೂಚ್ಚಾರಣೆ (ನಾ). ಕೋಮಲವಾದ ಉಚ್ಚಾರಣೆ ; ಉದಾರತಮಗ 
ಕರುಣಾರೆಸಂ ಮೃದೂಚ್ವಾರಣೆಯಿಂದಂ . ಪ್ರಶೊವಕ್ಕೆ ರಸಂ ಸತತಂ 
ಪ್ರಶಾಂತ[ದ70 (ಕಂ. ೨-೯). [ಸಂ:. ಮೃದೂಚ್ಚಾರಣ] 
ಮೃದ್ಭಾಜನ (ನಾ). ಮಡಕೆ ಮುಂತಾದ ಮಣ್ಣಿನ ಪಾತ್ರೆ: 
ಪ್ಶ ವ್ಯಾ! ದಿತತ್ವ ಚತುಷ್ಪಯಸನ್ನಿಪಾತಮೆ ಚೈ: ತನ್ಯಮಂ. ಪುಟ್ಟಿಸುಗು 
ಮಪ್ಟೊ ಡೊಲೆಯ ಕಿಚ್ಚಿನಮೃದ್ಭಾಜನದೆಸಣಿ ನೀರಬಾಣಸಿಗರುರಿಪುದ ಗಾಳಿಯ 
ಸಂಹಖೋಗದೊಳ ಚೈ ಕೈತನೃಮದೇಕೆ ಪುಟ್ಟದು (ಕಾತಿಫು. 4-04೭ ನ). [ಸಂ.] 
ಮೃದ್ವಂಗಿ (ನಾ). ಕೋಮಲವಾದ ಶರೀರವನ್ನು ಉಳ್ಳವಳು ; 
'ಕೋಮಲಾಂಗಿ * 2. ಮೃದ್ವಂಗಿಯೆಂತಂತು ನಂಣ್ಣು ವಡದುಂ, 'ಗಾಡಿಯಿಂ 
ನಡೆವ ಕೃಶೋದರಯೆಂತಂತು ಬಳ್ಳಿಯುಂ . . , ಪೂವಳ್ಳಿ ಮಡಲ್ಪೆಸೆಗುಂ 
ಸೆಂ. ಮೃವ್ವಂಗೀ] 


(ರಾಮಾಶ್ಮ- ೩೩-೨೬) - 


ಮೃದ್ವಂಗಿ 


ಮೃದ್ವಂಗಿ (ನಾ). ೧. . ಮೆದುವಾದ ಅವಯವದಿಂದ ಕೂಡಿದ 
ಹುಳು: ಬಸವನ ಹುಳು ಮೊದಲಾದ ಜಂತು: ಬಜಾರ್ನಕಲ್‌ 
(8478010) ಎಂಬ ಕರಿಣಚರ್ಮಿಯನ್ನು ಲಿನಿಯರ್ಸ ಮೊದಲಾದ 
ವೈಜ್ಞಾ ನಿರು ಬಸವನ ಹುಳ, ಕಪ್ಪೆಯ ಚಿಪ್ಪು ನೀರಿನ ಗುಳ್ಳೆಗಳನ್ನು 
ಒಳಗೊಂಡ ಮೃದ್ವಂಗಿಗಳ ' (19118೩) ಗುಂಪಿಗೆ ಸೇರಿಸಿದ್ದರು 
(೫4೫. 00); ಕೆಲವು ಬುತುಗಳು . , . ಮೃದ್ವಂಗಿಗಳನ್ನು ಅಥವಾ 
ಮಿನುಗಳನ್ನು ಹಿಡಿದು ತಿನ್ನುವುವು (॥ಕೋ. 1, ೩೬): ೨. ಒಂದು 
ಬಗೆಯ ಮೆದುಶರೀರದ ಹಕ್ಕಿ: ಕೆಲವು ಪಕ್ಷಿ ಜಾತಿ. ಚಿಪ್ಪುಳ್ಳ ಒಂದು 
ಜಾತಿಯ ಮೃದ್ವಂಗಿ (60pಂ- 300): [ ಸಂ. ಮೃದ್ವಂಗಿನ್‌ ]| 

ಮೃದ್ವಗ್ನಿ (ನಾ). ಸಣ್ಣ ಉರಿ : ಮಃ ದ ಅಗ್ನಿ : ತೈಲ ಮತ್ತು 
ಫೃತಗಳನ್ನು ಮಾಡಬೇಕಾದರೆ ಸಾಮಾನ್ಯ; ೬.೬ ನುಲ್ಕನೆಯ ಒಂದು 
ಭಾಗ ಕಲ್ಕವನ್ನು ಹಾಕಿ ಮೃದ್ವಗ್ನಿಯ ಮೇಲೆ ಕಾಯಿಸಿ ಶೋಧಿಸಬೇಕು | 
(446. ೫1, ಶ್ರಸ್ತಾವನೆ)- [ಸಂ.] 

ಮೃದ್ವಸ್ಥಿ (ನಾ). ಮೆದುವಾದ ಮೂಳೆ; ಮೃದುವಾದ ಎಲುಬು : 
ಮೃದ್ಧಸ್ಥಿಯಲ್ಲಿ. ರಕ್ತನಾಳಗಳಿರುವುದಿಲ್ಲ [ಸಂ.] 


(74m. ೯೦). 


ಮೃದ್ವೀಕೆ (ನಾ). ದ್ರಾಕ್ಷೆ: “ಮೃದ್ವೀಕಾ, ಗೋಸ್ತನೀ. ದ್ರಾಕ್ಷಾ.| 


ಹುರಹೂರಾ - ಈ ೪ ದ್ರಾಕ್ಷೆ" (ತಲಾಯಾಿ- ೩3-೪೦); ರತಿಯ ಮದನನ 
ಮದುವೆಯೊಳ್‌ ಯಿಸಿದ ಪಸುರ್ವಂದರಂತೆ ಮಿಸುಪ ಮೃದ್ವೀಕಾಲತೆ | 
(ಕಂದ್ರಶು- ೦-೦೦೬ ೫). ಸಂ: ಮೃದ್ವೀಕು ] | 


ಮೃಧ (ನಾ). ಕಾಳಗ: ಯುದ್ಧ : "ಯುದ್ಧಂ. . , ಮೃಧಂ.../1 
ಯುದ್ಧಕ್ಕೆ ಹೆಸರುಗಳು" ಓರ್ಮಾಂತಿ ೨೬೪), [ಸಂ.] H 


ಮೃಲ್ಲಿಂಗ (ನಾ). ವಂಣ್ಣಿನಿಂದ ಮಾಡಿದ ಶಿವಲಿಂಗ ; ವಿಚಾರಶರ್ಮರು 

ಆ ಕೊಡಗಳ ಹಾಲನ್ನು ಆ ಮೃಲ್ಲಿಂಗಕ್ಕೆ ಅಭಿಷೆ;ಕಮಾಡಿಸಿ (ಕ್ರಣಂ*ಂ೦೯). 
[5] 

ಮೃಷ (ನಾ). ಸುಳ್ಳು; ಹುಸಿ; ಮಿಥ್ಯೆ : “ಕಪಟಂ ನಭಂ ಕೈತವಂ 
ಮೃಷಂ - : : ವ್ಯಾಜಮಕ್ಕುಂ”"' (ಮಂಗಳಾ- 036-00)- [ ಸಂ. ಮೃಷಾ] 

ಮೃಹಾನಂದ (ನಾ). [ಜೈನ] ಹಿಂಸಾನಂದ. .ಮೃಷಾನಂದ, ಸ್ತೇಯಾ 
ನಂದ ಮತ್ತು ಪರಿಗ್ರಹಾನಂದ ಎಂಬ ರೌದ್ರಧ್ಯಾನದ ನಾಲ್ಕು 
ಪ್ರಕಾರಗಳಲ್ಲಿ. ಒಂದು ; “ಸುಳ್ಳುಮಾತನಾಡುವುದರಲ್ಲಿ ಆನಂದ | 
ಪಡುವುದು” (8884. ೨00) : ಸ್ವಸಂವೇದ್ಯಮಪ್ಪ -' ಆಧ್ಯಾತ್ಮಿಕಮುಂ 
ಹಿಂಸಾನಂದ 'ಮೃಷಾನಂದ ಸ್ತೇಯಾನಂದ ಸಂರಕ್ಷಣಾನಂದಮೆಂದುಂ 
ಚತುರ್ವಿಧಮಕ್ಕುಂ -.. - ಸ್ವಮತಿವಿಕಲ್ಪಿತಮತಂಗಳಿಂ ಪೆಜರ್‌ ನಂಬುವ 
ರೆಂದವರಂ ಬಂಚಿಸಲೆಂದು ನುಡಿವ ಮೃಷಾವಚನದೊಳಪ್ಪ ಸಂಕಲ್ಪಾ 
ಧ್ಯವಸಾನಂ ಮೃಷಾನಂದಮೆಂಬುದಕ್ಕುಂ' 168. 6-೨6 ನ). [ಸಂ] 

ಮೃಷಾಪಾತಕ (ನಾ). ಸುಳ್ಸಿಡಿದುದರಿಂದ ಬರುವ ದೋಷ, 
ಪುಪ; ಗುರುವಂ ಬ್ರಾಹ್ಮಣನಂ ತೊದಳ್ನುಡಿದು. ಕೊಂದಾಗಳ್‌ 
ಮೃಷಾಪಾತಕಂ ಪರಮೆಂಬೀ: ನುಡಿಯಿಂ ಪೈಥಾಪ್ರಿಯಸುತಂ ಪಾಪಕ್ಕೆ 
ಪಕ್ಕಾಗನೇ (ಗರಯ ೩-೨೩): [ಸಂ.] 

ಮೃಷಾರೋಷ (ನಾ) - ಸುಳ್ಳುರೋಷ,-ಕೋಪ : ಮೃಷಾರೋಷದಿಂ 
ಮಂದಹಾಸದಿಂ ಬಾಬಾ ಒಡನಾಡೆನ್ನುವ ಸನ್ನೆಗೆ ಅಸ್ತು ಎನ್ನುತಾ 
ಹಿಮಾದ್ರಿ ಕನ್ನೆಗೆ ಮಾನಟರಾಜಂ ಪೀಠವನುಳಿದಂ (ಗಕೇಕ. 

[ಜ.1 

ಮೃನೆ (ನಾ). ೧. ಸುಳ್ಳು; ಹುಸಿ;. ಮಿಥ್ಯ: “ಅಳೀಕಂ, `ವಿತಥಂ, ಮಿಥ್ಯಾ, 
ಮೃಷ-ಅನೃತಂ_ಈ ೫ ಅಸತ್ಯದ ಪೆಸರ್‌” (ಕರಡು: ೨೩-೦೪೩); ಮುಳಿಸು! 
ಹೊಲೆ ಮೃಷೆ ರೌದ್ರಮವು ದುರ್ಬಲವೆ ಜೀವನ್ಮ ಮತವು (೫ವಂಕ- ೩-೭೦); 
ಲಿಂಗಾಭಿಮಾನಿತ್ವವರ್ತನಮಾಗಾತ್ಮಸಮರ್ಪಣಂ ಮೃಷೆ ಬಳಿಕ್ಕೆಲ್ಲಂ 


೮-೪೬೨): 


| 


೭೩೬೩ 


ಮೆಂಟಿಕೆ 


ಶಿವಾವಲ್ಲಭಾ (54. 9೩). : ೨. ವ್ಯರ್ಥವಾದುದು ; ನಿಷ್ಮಯೋಜಕ 
ವಾದುದು : ` ಕುಸುಮಕೋಮಲಗಾತ್ರ ಶೂರ್ಪಣಖಗರಿದುಯ್ತೆ ? 
ವಿಷದ ಪೂತನಿ ನಯನಪಕ್ಷ್ಮದೊಳಗಿರಳೆ ? ಮುಸಿಸಿನಗುವಿನೊಳಗಿರಲಶಕ್ಕವೆ. 
ಪಿಶಾಚಿಕೆಗೆ ? ಮೃಷೆಯೊ ಮೈಬೆಡಗೆಲ್ಲ (ನುಂಕುಕ. 904). [ಸಂ. ಮೃಷಾ] 
ಮೃಷ್ಟ (ಗು). ೦- ಉಜ್ಜಿಹಾಕಿದ; ತೊಡೆದು ಹಾಕಿದ; ಅಳಿಸಿದ. "೨. 
ಬಳಿದ; ಲೇಪಿಸಿದ. ೩. ತೊಳೆದ; ಬೆಳಗಿದ ; ಶುದ್ಧಗೊಳಿಸಿದ- 
೪. ರುಚಿಕರವಾದ ; ರಸವತ್ತಾದ: " ಮೃಷ್ಟಭೋಜನ ', 
'ಮೃಷ್ಟಾನ್ನ' ಪರಾ. (ನಾ). ೫. ಶುದ್ಧಗೊಳಿಸಿದುದು; ಶುಭ್ರ 
ವಾದುದು : “ ನಿರ್ಣಿಕ್ತಂ,. ಶೋಧಿತಂ, ಮೃಷ್ಟಂ. . . ಕಲ್ಮಷುಲ್ಲದ 
ಹಾಗೆ ಶುದ್ಧಗೊಳಿಸಲ್ಪಟ್ಟದ್ದು. ಡೌ (ಸ್ದಾ! ಅ: ೩೬೪). ಓ. ಮೆಣಸ. [ಸಂ] 
ಮೃಷ್ಟಭೋಜನ (ನಾ). ರುಚಿಕರವಾದ ಊಟ; ರಸವತ್ತಾದ ಭೋಜನ; 
ಮೃಷ್ಟಭೋಜನದಿಂದ ನಾವ್‌ ಸಂತುಷ್ಟರಾಗೊಲಿದುದನು ಬೇಡೆನೆ ದುಷ್ಟ 
ಕೌರವ ನಮ್ಮನಟ್ಟಿದ ಧೂರ್ತವಿದ್ಯೆಯಲಿ (ಕುಠ್ಕಾಳ- ೩-೪). [0.1 
ಮೃಷ್ಟಾನ್ನ (ನಾ). ರುಚಿಕರವಾದ ಆಹಾರ; ರಸವತ್ತಾದ ಊಟ; 
ರಸಗವಳ : “ಮೃಷ್ಟಾನ್ನಂ ಪರಮನಾನ್ನೆಂ” (ಗಳ. ತೀ; ಒಬ್ಬನೇ 
ಉಣಬಾರದೈ ಮೃಷ್ಟಾನ್ನ ಫಲಗಳನು (180- ೪-3೪): ಬಿಡದೆ ಕಳವಿಂದೆ 
ಲೋಗರ ಮನೆಗಳಂ ಪೊಕ್ಕು ತುಡುತಿಂದವನ ಭೋಜನಕ್ಕೆ ಮೃಷ್ಟಾನ್ನ 
ಮಾದೊಡೆ ಕೆಲಬಲಂಗಳಂ ನೋಡುವನೆ (ಕೈ ಬಣ. ೬-೩); ರಾಜಕುಮಾರಿ 
ಇ ೪ ಮೃಷ್ಟುನ್ನವನ್ನು ಭೋಜನಕ್ಕಿಟ್ಟಳು (ಕಕ. 0೬೪). [ಸಂ.] 
ಮೆ (ಪ್ರ). ಒಂದು ಕೃದಂತಭಾವನಾಮಪ್ರತ್ಯಯ : ಚೇತನವಿಷಯೇ' 
ಮೆ, ತನ ಇತ್ಯೇತೇ ಪ್ರತ್ಯೆಯಾ ಭವಂತಿ (ಕಾತಾರೂ: ೦೭೯ ಕ್ತಿ; 
- ಮೆಕಾರಕ್ಕೆ-ಒಲ್ಮೆ, ಬಲೆ (ಕುರ. ೨೦೦ ಶ್ರೋ): ಮೆ-ಕೂರ್‌; ಒಲ್‌- 
ಕೂರ್ಮೆ- ಒಲ್ಲೆ (ಕರಿ. ೦೬). 
ಮೆ, (ಪು): ಅವೃತ್ತಿ ಎಂಬ ಅರ್ಥದಲ್ಲಿ ಸಂಖ್ಯಾವಾಚಿಗಳಿಗೆ ಹತ್ತುವ 
ಪ್ರತ್ಯಯ : ಸಂಖಸ್ಯವಾಚಿನಾಂ ವಾರಾರ್ಥೇ ಮೆ ಪ್ರತ್ಯಯೋ ವಾ 
ಭವತಿ (ಉತಾರೂ. ೦೭೭); ಮೆ ಯೆಂಬುದಕ್ಕು ಮೆಣಿಸುವ ಸೂಟಕೊಳ್‌ , .., 
ಒರ್ಮೆ. ಇರ್ಮೆ. ಸಾಸಿರ್ಮೆ (ಕರುರ: 300); ಒಂದು ಮೊದಲಾದ 
ಸಂಖ್ಯಾಮಃಚಿಗಳಿಗೆ ಆವೃತ್ತಿ ಎಂದರ್ಥದಲ್ಲಿ ಮೆ ಸೇರುವುದು-ಒರ್ಮೆ, 
ಇರ್ಮೆ (ಕರಿಂ, 33)- 
ಎಮ್ಮೆ (ಪ್ರ). ಒಂದು ತದ್ಧಿ ತಭಾವನಾಮಪ್ರತ್ಕಯ : 'ಜಾಣ್ಮೆ', 
* ಪಣಮೆ '. 'ಪೆರ್ಮೆ' ಪರಾ. 
ಮೆಂಚಿಗೆ ಮಂಡಿಗೆ "ನೋ. 
ಮೆಂಟಿಕೆ,. ಮಂಟಕೆ. ಮಂಟಗೆ, 
ಮಿಂಟಿಗೆ, ಮೆಂಟಿಗೆ (ನಾ): ( ಹೆಂಗಸರು) ಕಾಲುಬೆರಂಗೆ 
ಹಾಕಿಕೊಳ್ಳುವ ಒಂದು ಬಗೆಯ ಆಭರಣ; ಕಾಲುಂಗುರ ; 
ವೀರಮುದ್ರೆಯ ಮೆಂಟಿಕೆಯ , ವಿಸ್ತಾರದಂಗುಲಿಯುಂಗುರಂಗಳ , , , 
ನಾರಿಯರು ನಡೆತಂದರಾ ಮಾಯಾಂಗನೆಯ ಕೂಡೆ (ಶ್ರರುರೀ. 9-೩0) ; 
ಸರಪಣಿ ಪಿಲ್ಲಿ ಮೆಂಟಿಕಿ ಪಾದಸರ . .... ಮುಂತಾದ ಪರಿಪರಿಯಾಭರಣಂ 
ಗಳೆ ಬಿಸುಟಿರು (68: ೭೭-03೦); ಅಳವಡಿಸಿ ತೋಳ ಬಾಪುರಿ , , , 
ಅಂದಿಗೆ ಪಿಲ್ಲೆ ಮೆಂಟಿಕೆಗಳ (ಕತರೋ. 00-38). ಮಂಟಕೆ ; 
ಸ್ತ್ರೀಯರುಗಳು ಕಾಲುಬೆರಳುಗಳಲ್ಲಿ ಉಂಗುರಗಳು. ಪಲ್ಲಿ; ಮಂಟಕೆ 
ಮುಂತಾದವುಗಳನ್ನು ಧರಿಸಿದಲ್ಲಿ ಹೆಚ್ಚಾದ ` ಮಂಗಳವೂ , , . ಸದಾ 
ಆನಂದವೂ ಆಗುವುವು (55ಕ್ಕೆ. ಇ0) ; ವೀರಮುದ್ರಿಕೆ ರತ್ನ ಮಂಟಕ್ಕೆ 
ಪೇರಣೆಯ ವೈಡೂರ್ಯದಂದುಗೆಯೋರಣದ ಕಿರಿಗೆಜ್ಜೆ ಸೊಬಗಿಂದೆಸೆ 
ದರನುವಾಗಿ (600. ೪೫-43). ಮಂಟಗೆ : ಅಂದುಗೆಯ ಮಂಟಗೆಯ 


ಮಂಟಿಕೆ, ಮಂಯಗೆ, 


ಕಂಕಣದ ರುಣರವದೆ ಗೊಂದಳಿಪ. ಬಳೆಯ ಕಿಂಕಿಣಿಯ ಗೆಜ್ಜಿಯ . , , 


ಮೆಂಟಿಗೆ ೭೩೬೪ 


ಕುಂತೆ ಮಾಳಿಗೆಯ ಭದ್ರದ ಬಯಲೊಳಾಡಿದಳು ಹೊಡೆಸಿಂಡನು (ಶಕಕಾ- 
1-೦). ಮಂಟಿಕೆ : ಬಾಲೆಯ ಪದದೊಳ್‌ ಮೆಜತಿದವು ಕಾಲುಂಗುರ 
ವೀರಮುದ್ರೆ ಕಿಉುಮಂಟಿಕೆಗಳ್‌ (5೪೫- ೩೦೩) ; ವ ಂಟಿಕೆ 
ಕಾಲಪೆಂಡೆಯ ಮುದವೆತ್ತ ನೂಪುರ ಹೊನ್ನ ದಾರ ಉತ್ತಮ ಮಿಸುನಿಯ 
ಗಂಟೆಸರಗಳಿಂದ ಮತ್ತೇಭಯಾನೆಯೊಬ್ಬದಳು (ಕಂನಂ. ೯-೬೦). ಮಂಟಿಗೆ: 
ಹೊಗಳಿವುಗುಟದೆಳೆಗಳಂ ಮಂಟಿಗೆಗಳಂ ಪಿಲ್ಲಿಗಳನಿಟ್ಟಂದುಗೆಗಳಂ ಮಣಿ 
ಪಾಯವಟ್ಟಂಗಳನಮರ್ಚಿದರು (೨ಸಫು. ೪-೩) ; ಅಸುಗೆಯರಲುಂಗುರ 


ಮನುತ್ಸಳದ  ಮಂಟಿಗೆಯನುಜ ಸ್ವಳಿಪ ಗೊಜ್ಜಗೆಯ ಸಜ್ಜುಕದ 
ಚಳಿಕಿಗೆಯ., , , ಎಸಗಿ (0೫೩೮. 00-೩೬ ಕಗಳೆ).. ಮಿಂಟಿಗೆ : 
ಸರಪಣಿ ಪಿಲ್ಲಿ ಮಿಂಟಿಗೆ ಪಾದಸರ . . . ಮುಂತಾದ ಪರಿಪರಿಯಾಭರಣಂಗಳ 


ಬಿಸುಟರು (668. ೩೭-೦೨೦): ಉದ್ದಾಮವಹ ವೀರಮುದ್ರಿಕೆ ಮಿಂಟಿಗೆಯ 
ಪಿಲ್ಲಿಗಳುಮೆಲ್ಲಿಹವೆಂದೊಡೆ (ಶ್ರಶುಥಿ--೬೪), ಮೆಂಟಿಗೆ ; ಪದಕ ಮೆಂಟಿಗೆ 
ಪಿಲ್ಲಿ ಅಣಿಮೆಟ್ಟೊದವಿದುಂಗುರ ಗೆಜ್ಜೆ ಸರಪಣಿಯಿಂದ ಸಿಂಗರಿಸಿ (8ರ. 
6-೨೭), " ಮೆಟ್ಟು” ಪರಾ. [ದೇ.॥8 ತಮಿ. ಮೆಟ್ಟಿ, ಮೆಟ್ಟು, 
ತೆಲು. ಮಟ್ಟಿಯ, . ಮಟ್ಟಿ, ಮೆಟ್ಟಿಯ, ಮೆಟ್ಟೆ, ಮೆಂಡಿಯ. ಮೆಂಡೆ, 
ಮೆಂಡೆಯ - ತೋರಬೆರೆಳು ಅಥವಾ ತರ್ಜನಿಗೆ ತೊಡುವ ಉಂಗುರ ; 
ತುಳು. ಮೇಂಟಿಗೆ; ನಾಯ್ಕಿ. ಮಟ್ಟೆ, ಪರ್ಜಿ. ಮಟ್ಟ] 

ಮೆಂಟಿಗೆ  ಮೆಂಟಿಕೆ ' ನೋ. 

ಮೆಂಟೆ " ಮೇಂಟಿ "ನೋ. 

ಮೆಂಡಿ (ನಾ): ಒಂದು ಸ್ಥಳದ ಹೆಸರು: ' ಉತ್ತಮಮೆಂಡಿ", 
* ಮೆಂಡಿಮಂಗಲ ' ಪರಾ. [?1 

ಮೆಂಡಿಮಂಗಲ (ನಾ). ಒಂದು' ಊರಿನ ಹೆಸರು: ನಾಗಯ್ಯನು 
ಕೊಣ್ಣಯ್ಯನು ಶ್ರೀ ಮೆಣ್ಣಿಮಂಗಲದ ಮಹಾಜನಜಕ್ಕಿ ಪದಿನಾಚುಗದ್ಯಾಣ, 
ಪೊಜಕ್ಕೊಟ್ಟು ಕೊಂಡ ಧರ್ಮ (ಬಕ: ಸ ಕೋಣ: ೪-೬; 930), 

[ಮಂಡಿ 4 ಮುಗಲ] 

ಮೆಂಡಿಮುದುಳಗಾಮುಂಡ (ನಾ). ಒಬ್ಬಾತನ ಹೆಸರು ; ಮಣಿಘಟ್ಟಿಯ 
ಮಾಣಿಕಾ ಮೆಣ್ನಿಮುದುಳಗುಮುಣ್ಣರ ಮಗಂ ಕಸವಯ್ಯ . . . ಕಾದಿ 
ಇನ್ಬರಂ ಕೊಂದು ಶಾನು ಸಗ್ಗಿ ಯಾದಂ (ಬಕ. %,ಶುಳರಾ- ೨೨೯-೪: 90). 
* ಮೆಂಡೆಗಾವುಂಡ " ಪರಾ. (ಮೆಂಡಿ _. ಮುದುಳ್ಳ . ಗಾಮುಂಚ] 

ಮೆಂಡು (ನಾ). ಹೆಚ್ಚಳ-; ಆಧಿಕ್ಕ ; ಅತಿಶಯ ; ಹಿಂಡು ಗೋವು ಹರಿಯ 
ಕೃತಿಯ ಕಂಡು ಧ್ಯಾನದಲ್ಲಿ ತಂದು ತುಂಡ ನೆಗಹಿ ಬಾಲವೆತ್ತಿಕೊಂಡು 
ನಿಂತವು ತಂಡತಂಡ ಒಪ್ಪಿದವು ಹಂಡೆ ಹವಳೆ ಹುಲುಗಚ್ಚಿಕೊಂಡು ನಿಂತ 
ವಲ್ಲಿಗಲ್ಲಿ ಮೆಂಡಲಿದ್ದಷು (ಶ್ರಸರಾ, + ಮದ್ಧಾನೆಗಳ ಗಂಡಭಾಗುಗಳಿಂದ 
ಮೆಂಡಾಗಿ ಸುರಿಯುವ ಮದಧಾರೆಗಳಿಂದ ಕೆಸರಾಗ:ವಂತೆ ಮಾಡಿ ವಿತರಣ 
ಗುಣದಲ್ಲಿ ಕಲ್ಪವೃಕ್ಷಮಂ ಮರಮೆದು ಕಾಮಧೇನುವಂ ಪಶುವೆಂದು . . . 
ತಿರಸ್ಕಾರಮಂಗೈದು (೫ೌಗಂ0. 334-೯). (ದೇ.8 ತೆಲು. ಮೆಂಡು] 

ಮೆಂಡೆಗಾವುಂಡ (ನಂ) . ಒಬ್ಬಾತನ ಹೆಸರು: ಬಾಗೆಯೂರ ಕಮ್ಮಾಅ 
ಗುವುಣ್ಣನು ಸವುಳಲ್ಲ! ದ ಮೆಣ್ಣೆಗಾವುಣ್ಣನು (ಎಳು ೪, ತನ್ಮರಾ, ೨೩೦- 
920)- [ಮೆಂಡೈೆ 4. ಗಾವುಂಡ ( «ಎ ಗಾಮುಂಡ ) ] 

ಮೆಂಡೆಯತನ (ನಾ). ಬಲಾತ್ಕಾರ ; ಬಲವಂತ ; ಜುಲುಮೆ : ಚಿದ್ದ 
ಯನು ಜಕ್ಕಯ್ಯನುವೆಂಬ ಪುರುವರು . . , ಎಡೆಯಾಯ್ಲತನದಿಂ ರಾಜ 
ಗಾಮಿತಂಗೆಯ್ದು ಮೆಣ್ಣೆಯತನದಲ: ರೆನೆನ್ನದೆನ್ನು ಮೂಜುವರಿಷ 
ದುಣ್ಬಳಿಯ ಪೊಟ್‌ ತೊಟ್ಟುಣುತಮಿರ್ಪುದು ಕಣ್ಣು (3923-12-1, 
034-೦೭; 1059). [? , ತನ] 

ಮೆಂಡೆಹ (ನಾ)- (?): ಪಡುವನಾಡ ಕೊಟ್ಟುಬಾವಿಯ ಮೆಂಡೆಹ 
[೫ಣಂ. ಯ]ದ ಕಾಯಕದ ಚೌಡು ಬಟ್ಟಿಕೆಚೆಯಲ್ಲಿ ಬಸವನಳವಿಂಡ್ಕೆ 


ಮೆಂದಣ್ಣ 


ಮರುಳಯ್ಯ ಕಟ್ಟಧಿಕರೆನಿಸುವ ಪ್ರಮಥಗಣನಾಯಕರ ಚರಣಾಂಬುಜಕ್ಕೆ 
ಶರಣು (೦859, ೩6-0೬೫). [43] 


ಮೆಂತಯ ' ಮೆಂತೆಯ ' ನೋ. 
ಮೆಂತೆ * ಮೆಂತೆಯ ` ನೋ. 
* | ಮೆಂತೆಯ, ಮೆಂತಯ. ಮೆಂತೆ. ಮೆಂತ್ಯ, ಮೆಂಥಿಯ್ತ. ಮೆಂಥೆಯ್ಯ. 


(ನು). ಒಂದು ಬಗೆಯ ಧಾನ್ಯ ಮತ್ತು ತರಕಾರಿಯಾಗಿ ಬಳಸುವ 
ಅದರ ಸೊಪ್ಪು ; “ಜೀರಿಗೆ ಮೆಂತೆಯಂ ಶುಂಠಿ ನೀರುಳ್ಳಿ ಯಿಕ್ಕಿಯಿನಿಸ 
ಎಣ್ಣೆಯಂಗಿಕ್ಕಿಯೊಗ್ಗ ರಿಸಿ (ಸೂಶಶಾ. ೩-೨೦) ; ಮೆಂತೆಯ ತೂಕ "೧ 
ಹಿಪ್ಪಲಿ ತೂಕ ೯ . , , ಇಷ್ಟನ್ನೂ ಕಲಸಿ ಅಟ್ಟು ತಾರೇಕುಯಷ್ಟು 
ಮೆಲ್ಲಲು ಗೂದೆ ಮಾಣುವುದು (ಅನಿ 6೩) ; ಸಾಸಿವೆ ಮೆಂತೆಯ 
ನೀರುಳ್ಳಿ ಬೆಳುಳ್ಳಿ ಅರಿಸಿನ ಶುಂಠಿ ಮುಂತ್ರಾದ ಜಿನಿಸನು (ಎಕ. vin, 
ತೀರ್ತಹ. ೭೨-೨೦ ; 171): ಮೆಂತೆಯ ; ಜೀರಗೆ ಮೆಂತಯ ಯಿಂಗು 
ಸಾಸವೆ ಉಪ್ಪು ನಿಂಬೆಯ ಹಂಣು ಸಹ ಕ್ರಮ ವರಹ ಗ ೧ (ಎಳೆ. xy» 
ಕೇಕು: ೩೦-೩೩ ; 2486), ಮೆಂತೆ ; “ಮಂತೆ -- ಮೇಕಾ 
(ಮಂಥಾ) - ಒಂದು ಜೀನಸು" (ಕದ್ಯಳೋ. ೩೬) ; ಸ್ಥಾತಿಮಳೆಯಲ್ಲಿ 
* ಮೆಂತೆ ಬಿತ್ತಬೇಕು (ಕೃ ಶ್ರ. ೭); ಮೆಂತೆ ತಿಂದಾಕ್ಷಣ ಕುಂತೀ 
ಮಗನಾದಾನೇ? (ರ). ಮೆಂತ್ಯ :ಅಜಾಮೋದ, ಮೆಂತ್ಯ, ಯಷ್ಟಿ 
ಮಧುಕ. ಜಟಾಮಾಂಸಿ ಇವುಗಳನ್ನು ಪ್ರತ್ಯೇಕ ಒಂದೊಂದು ಹಲವು 
ಚೂರ್ಣಿಸಿ ಹಾಕಿ . . , ಸೇವಿಸಲು ಶೀತಜ್ವರಂ ' ಶಮನಮಕ್ಕುಂ 
(495. ೭೨) ; ನೆಲ್ಲಿಕಾಯಿ ಮೆತ್ತಗಾದಾಗ . , . ಒಣಮೆಣಸು ಮತ್ತು 
ಮೆಂತ್ಯ ಇವುಗಳ ಒಗ್ಗರಣೆ ಹಾಕಿ, ಆಮೇಲೆ ಭರಣಿಯಲ್ಲಿ ಹಾಕಿ 
ಮುಚ್ಚಳವಿಕ್ಕಿ ಬಾಯಿಗೆ ವಳ್ಳದ ತುಂಡನ್ನು ಕಟ್ಟಿ ಇರಿಸುವುದು (6ರ. 
0೬): ಮೆಂಥಿಯ : “ಮೆಂಥೀ- ಮೆಂಥಿಯ ” (439. 0೨°). 
ಮೆಂಥೆಯ್ಯ: ““ಪೀತಬೀಜ “ಮೆಂಥೆಯ" (೬4೦. ೪೯); ಬೇವಿನೆಲೆ ಬಳಿಯ 
ಗಣಜಿಲೆ ಮಾವಿನ ಪಾಲಿಂದದುರೆದು ಶರ್ಕರೆಸಹಿತಂ ಸೇವಿಸೆ ಜೀರಗೆ 
ಮೆಂಥೆಯ:ದೋವದ ವಿಷಹರಮದಕ್ಕುಂ (ಕುರ; 3-4) 

ಮೆಂತ್ಯದ ಸೊಪ್ಪು, ಮೆಂತೆಸೊಪ್ಪ «ಒಂದು ಬಗೆಯ ತರಕಾರಿ 
ಸೊಪ್ಪು : ಚಕ್ಕೊತ್ತಿಸೊಪ್ಪು, ಮೆಂತ್ಕದ ಸೊಪ್ಪುಗಳನ್ನು ಸಸಿಗಳಲ್ಲೇ 
ಕಿತ್ತು ಅಡಿಗೆ ಮಾಡಿದರೆ. ಮೇಲು (465. ೦೬); ಮೆಂತೆಸೊಪ್ಪಿನ ಹುಳಿ 
ಬಹಳ ಚೆನ್ನಾಗಿರುತ್ತದೆ. (ರೂಂ). 

[ದೇ.॥ ತಮಿ. ಮೆನ್ರಿಯಮ್‌; ಮೇತಿ,: ಮೇನ್ಹು, ವೆನ್ತಯಮ್ಮ್‌ 
ವೆನ್ತಲ್‌; ವೆನ್ರಿಯಮ್‌, ಮಲ್ಲ ವೆಂತಯಮಃ; ತುಳು. ಮೆಂತಿ, ಮೆಂತೆ, 
ಮೆತ್ತಲೆ, ಮೆತ್ತಿ. ಮೆತ್ತೆ; ತೆಲು.-ಮೆಂತಿ, ಮೆಂತುಲ್ಲು/ಸಂ. ಮಂಥಾ] 


ಮೆಂತ್ಯ ' ಮೆಂತೆಯ ' ನೋ. 

15|ಮೆಂಥಯ " ಮೆಂಥೆಯ್ಯ `ನೋ. 

ಮೆಂಥಿಯ " ಮೆಂತೆಯ” ನೋ. 

ಮೆಂಥೆಯ, "ಮೆಂತೆಯ ' ನೋ. 

ಮೆಂಥೆಯ್ಯ. ಮಂಥಯ (ನಾ)- ಒಂದು ಬಗೆಯ ಬಳ್ಳಿ ಮತ್ತು. ಅದರ 


ಹೂವು; ಮಾಧವಿ: ``ಮೆಂಥೆಯಮೆನೆ ವಸಂತದೂತಿಕೆಗೆ ಮೆಸರ್‌” 
(೪4. €೨); ““ಮದನಿ-ಮೆಂಥೆಯ, ಅದಿರ್ಗಂತಿ, ಕಸ್ತೂರಿ” (೬40. ೦೦೩), 
ಮೆಂಥಯ : “ಅದಿರ್ಮುತ್ತೆ, ಮೆಂಥಯ [ಜಾಕಾಂ. ಮೆದೆ] ಅದಿರ್ಗಂತಿ - 
ಈ ೩ ಮಾಧವಿಲತೆ” (ಕಕತಾ- 29-೦60). [?) 


ಮೆಂದ " ಮಯಿಂದ ' ನೋ. 
ಮೆಂದಣ್ಣ (ನಾ). ಒಬ್ಬಾತನ ಹೆಸರು : ನೊಬಂಬಸೇನೆಮಾರನ ಮಗ 


ಮೆನ್ನಣ್ಣ (೬೫. 1x, ಉಣ: 3೨.೩; 990)- 
[ಮೆಂದ. (ಆ ಮಯಿಂದ) + ಅಣ್ಣ) 


ಮೆಂದಮ್ಮ 


ಮೆಂದಮ್ಮ (ನಾ). ಒಬ್ಬಾತನ ಹೆಸರು : ಇ ಕೊಡಜಕ್ಲಿಯ ಬಳಸಿದೋರ್‌ 
ನಾಟ್ಗಾಮುಣ್ಣ ಬಿಯಳನುಂ ಪಿರಿಯ ಮುಗುಳಿಯ ಕೋಮರಯ್ಯನುಂ 
ಪಲ್ಮಾಡಿಯ ಮೆನ್ನಮ್ಮ ಬೆಣ್ಣೆಯೂರ ದೇವಗಣನು (ಎ೪. ೪1, 
೩-೦೪; 809). [ಮೆಂದ (ಇ ಮಯಿಂದ) 4- ಅಮ್ಮ್ಯ] 
ಮೆಂದಯ್ಯ (ನಾ). ಒಬ್ಬಾತನ ಹೆಸರು: ನಡದೋರ್ಕ್ಯರಣಸಹಿತ 
ಮೈನ್ಹಯ್ಯನುಂ ಪೆಂನ್ಮೆಜುವಿನ ನೊಲಮ್ಮಗಾವುಣ್ಣನುಂ (ಎಕ. ೫11, ಶಿರಾ- 
[ಮೆಂದ (« ಮಯಿಂದ) 4 ಆಯ್ಕ] 


ತಕ್ಕಮ- 


೨-೪೬; 943) 

ಮೆಂದು ' ಮೇ; ' ಪರಾ. 

ಮೆಂದೆ (ನಾ)- ಜಮಾನಿನ ಒಂದಂ ಅಳತೆ (?) : ಐನೂರ್ಬ್ಬರುಂ ಕೂಡಿ 
ಶ್ರೀ [ಸೊಜ್ಜೀ] ಶ್ವರದೇವರ್ಗ್ಗೆ ಬಿಟ್ಟ ಧಮ್ಮಮೆನ್ತೆಂದಡೆ ... ಹಂನೆರಡು 
ಮೆಂದೆಯ ಬಂಜರು  ಸಮಸ್ತಂ ಕೂಡಿಯಾಳಲು ವೀಸವಂ ಕೊಟ್ಟಿರ್‌ 
(a6. 43-9೭-30; 1149) ₹?] 

ಮೆಂಬರು (ನಾ). ಸಂಘ,ಸಮಿತಿ ಮುಂತಾದ ಘಟಕಗಳಲ್ಲಿ ಸಂವಿಧಾನ 
ಮೂಲಕವಾದ ಸಂಬಂಧವನ್ನು ಹೊಂದಿರುವವನು; ಸದಸ್ಯ: 
(೧)ನೆಯ ಉಪಪ್ರಕರಣದಲ್ಲಿ ಹೇಳಿರುವ ಪಟ್ಟಿಯಲ್ಲಿ ನಮೂದಿಸಿರುವ 
ಯಾವನೊಬ್ಬ. ಮನುಷ್ಯನನ್ನಾದರೂ, ಸದರಿಬೆಂಚಿನ ಮೆಂಬರಾಗಿ ನೇಮಿಸ 
ಬಹುದು (ಗ್ರಾಮಾಕ- ೦೭). [5೧ಇಂ, member] 

ಮೆಕ್ಕಲು (ನಾ). ೧- ಬೆಟ್ಟದ ಮೇಲಿನಿಂದ ಹರಿಯುವ ನದಿಗಳು 
ಮೇಲಿನಿಂದ ದೂಡಿಕೊಂಡು ಹೊತ್ತು ತರುವ ಮೇಲುಮಣ್ಣು ; 
ರೇವೆಮಣ್ಣು : ಫಲವತ್ತಾದ ಮೆಕ್ಕಲಿನ ಮೈದಾನಗಳಲ್ಲಿ ಇವು ಪ್ರವಹಿಸು 
ತ್ತವೆ (ಯ. ೨೪)- ೨. ಮೆಕ್ಕಲುಮಣ್ಣಿನಿಂದ ಕೂಡಿದ ಪ್ರದೇಶ, 
ಸ್ಮಳ : ಇವು ದಕ್ಷಿಣ ಭಾರತದ ಪಶ್ಚಿಮ ಮತ್ತು ಪೂರ್ವತೀರಪ್ರದೇಶ 
ಗಳಲ್ಲಿ ಸಮುದ್ರ ಮತ್ತು ಬೆಟ್ಟಸಾಲುಗಳ ಮಧ್ಯೆ ಇರುವ ಇತ್ತೀಚಿನ 
ಮೆಕ್ಕಲುಗಳು. (ಕವಿಕೋ- ೫11 ೬೫): [7] 

ಮೆಕ್ಕಲುಮಣ್ಣು (ನಾ)- ಇ ಮೆಕ್ಕಲು ೧ : ನದಿಗಳು . . . ಹರಿಯುವಾಗ 
ಬೆಟ್ಟದಿಂದ ಕಲ್ಲು: ಮಣ್ಣು, ಮರಳು. ಮುಂತಾದವುಗಳನ್ನು ದೂಡಿಕೊಂಡು 
ಬರುತ್ತವೆ . - - ಇದೇ ಮೆಕ್ಕಲುಮಣ್ಣು (ನನಂ. ೨೩) : ಮೆಕೈಲುಮು 
ಗಳಲ್ಲಿ. . .ಶೀರಪ್ರದೇಶದ ಮಣ್ಣುಗಳು ಮತ್ತ್ತು ನದೀಮುಖಜ ಭೂಮಿಯ 
ಮೆಕ್ಕಲುಮಣ್ಣುಗಳು ಎಂದು ಎರಡುಭಾಗ ಮಾಡಬಹುದು (ಕವಿಕೋ- 

[ಮೆಕ್ಕಲು 4 ಮಣ್ಣು (ಇಮಣ್‌)] 


೫೫೩. ೬೫)- 
ಮೆಕ್ಕೆ ' ಮಕ್ಕಿ" 
ಮೆಕ್ಕೆ, (ನಾ). ೧. ಒಂದು ಬಗೆಯ ಜೋಳ ; "ಮೆಕ್ಕೆಜೋಳ' "ಪರಾ. 

೨. ಮೆಕ್ಕೆಜೋಳದ ಹಟ್ಟು (?) : ಅಕ್ಕಿಯಿಂ ತೆಂಗು ಜಾನಕ್ಕಿಯಿಂ 

ಲಂಕೆಯು ಮೇ[ಶಾಕಾಂ. ಮ]ಕ್ಕೆಯಿಂ ಕಣಿಕ ಕೆಡುವಂತೆ. ದುರ್ಬುದ್ಧಿ ಹೊಕ್ಕಲ್ಲಿ 

ಕೇಡು (ಸನ್ನ. 6ಬ). [?-/ ಮರಾ. ಮಕ್ಕಾ. ಮಠಈ./ಇಂ. 3೩1205 

ಮುಸುಕಿನಜೋಳ] 
ಮೆಕ್ಕೆ: ಮೇಕ್ಕೆ (ನಾ)- ಒಂದು ಬಗ್ಗೆಯ ಬಳ್ಳಿ ಮತ್ತು ಅದರ ಕಾಯಿ ; 

“ಉರ್ಮಾರುವೆನೆ ಮೆಕ್ಕೆ” (ುಂಗರಾ, ೪-೪0) ; ಮೆಕ್ಕೆಯ ಕಾಯ್ದ|ರಳ೯್‌ 

ಮೊದಲೊಳ್‌ ಕೈಪೆಯಪ್ಪುವು (ರರೂನ್ನು. ೭-3೪೦) : ಎಜಿಸಿಯ ವಂಕಿಯೊ 

ಕಂತ ಮೆಕ್ಕೆಯೊ - . , ಠಕ್ಕಿನುಂಡೆಯೊ ಸವಿಯ ಚಿತ್ರಕವೊ (ಕುಪ್ಮಾಲ- 

5-೭೬) ; ಎಂತು ಕಲ್ಮನನಾಗಿ ಮಾಲತಿಯಂ ಮೆಕ್ಕೆಯಿಂ ಸಿಂಗರಿಸಿದಯ್‌ 

(ಉಕ್ಕಿ: ೩೬-೨೪). ಮೇಕ್ಕೆ : “ಪೃಥುವಿಶಾಲ - ಮೇಕೆ” (೬೩0. ೦೦೨). 

[?./ ಮರಾ. ಮೇಕೀ- ಮೇಕೇ] 
ಮೆಕ್ಕೆಜೋಳ (ನಾ). ಎ ಮೆಕ್ಕೆ ೧: (ಭತ್ತ) . - : (ಮೆಕ್ಕೆಜೊಣ) 
ಇವುಗಳ ಬೆಳೆಗೆ ಅವಶ್ಯಕವಾದ ಅನುಕೂಲಗಳಾವುವು (ರನನ. ೨೦೦). 
[ವೆಚ್ಕೈೆ 4 ಡೋಳ. /ತಮಿ. ಮೊಕ್ಕೈಚ್ಚೋಳರ್ಮ] 


೧. 


೭೩೬೫ 


20 


ಮೆಚ್ಚೆವಣಿಗೆ " ಮೆಚ್ಚು ವಣಿಗೆ' 
ಛೆ - 


ಮೆಚ್ಚಿ . ಮಚ್ಚಿಕೆ (ನಾ). ೧. ಇಷ್ಟ : ಪ್ರೀತಿ : ನೀನು ತುಂಬ ಜೋರಿನ 
ಹುಡುಗಿ 


ಎಂದೇ ಅವರಿಗೆ ಅದು ಮೆಚ್ಚಿಕೆಯಂತೆ (ನೊಡ: 000) ; 
ನ ಮೇಲೆ ತೋರಿದ್ದ ಮುನಿಸು ಮೆಚ್ಚಿಕೆಯ ರೂಪ ತಾಳಿತು. 
(ಕಾಶುತ್ತ- ೦೦: ೨. ಒಪ್ಪಿಗೆ; ತೃಪ್ತಿ: ಈ ಅಂಶಗಳನ್ನು ನೀವು 
ಮನನ ಮಾಡಿಕೊಂಡರೆ ಕುಟುಂಬದವರಿಗೆ ಮೆಚ್ಚಿಕೆಯಾಗುವ ರೀತಿಯಲ್ಲಿ 
ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿಗೆ ತಕ್ಕಂತೆ ನಿತ್ಯದ ಅಡುಗೆಗೆಳನ್ನು 
ತಯಾರಿಸುವುದು ಕಷ್ಟವಾಗಲಾರದು (ಅರಸಿ, 5೬) ; ಅವರಿಗೆ ಯಾವು 
ದೊಂದು ಮೆಚ್ಚಿಕೆಯಾಗುವುದಿಲ್ಲ (5-೭). ೩. ಕೊಂಡಾಟ; ಹೊಗಳಿಕೆ: 
ಅವಳಿಗೆ ಏನುದ್ರೂ ಒಂದು ಮೆಚ್ಚು ಕೊಡ್ಬೇಕು ಎಂದು ಮೆಚ್ಚಿಕೆಯ 
ದನಿಯಲ್ಲಿ ಹೇಳಿದ (ಹಾಹುತ್ತ. ೯೩)- ಮಚ್ಚಿಕೆ: ೧. ಮನವನೀಯಲು 
ನದು ಮಚ್ಚಿಕೆಯನುವನಲ್‌ದಾ ಪ್ರುಣವಂ ಮತ್ತೆಂತು ಕೊಡಲಹುದು 
(23: 5-3೩) ; ಸಹಿಸಿ ಪ್ರೇಮದಿ ತೃಪ್ತಿಯೊಂದಿಸುವ ಮಚ್ಚಿಕೆಯ 
ಗೋವಿನೊಲು (ಗಗತಾ. 00-೯)-'೪. ಸಂತೋಷ ; ಹರ್ಷ: ಸಕಲದೇವ 


ದ್ರೋಹಿಗಳು . . . ವಿಕಟಿಮತಿಗಳು ಖಳಪತಿಯ ಚಿತ್ತಕೆ ವಿಕಾರವ 
ಪುಟ್ಟಿಸುತ ಮಚ್ಚಿಕೆಯೊಳಿಹರು ( ಅಣ. 0-8-೯)... ೫. (?): 
ಘಲರಸ ವರ್ಣ ಕೊಂಡಂತಿರಬೇಕು . .', ದೃಷ್ಟಿಯ ಚಿತ್ತದಂತಿರಬೇಕು 


ಅಪ್ಪುವಿನ ಮಚ್ಚಿಕೆಯಂತಿರಬೈಕು (ಪೂನಾ: 000-903)- “ಮೆಚ್ಚುಗೆ ತ 
ಪರಾ: [ಮೆಚ್ಚು + —ಇಕೆ,/ತೆಲು. ಮಚ್ಚಿಕ್ಕು 

ಮೆಚ್ಚಿಗೆ" ಮೆಚ್ಚುಗೆ ` ನೋ. 

ಮೆಚ್ಚಿತು, ಮೆಚ್ಚಿದೆ (ನಾ). ಪ್ರಿಯವಾದುದು; ಇಷ್ಟವಾದುದು : 
ಮೆಚ್ಚಿತು ಮಾಡಲೆ ಸಮರ್ಥನಪ್ಪಡಪ್ಪುದು ಗರ್ವಂ (ಸನುಶೆ: ೪-00೫) ; 
ಮುದದಿನಗಳೆ ಬೇಡು ಮೆಚ್ಚಿತಂ. (ಕುಮುರಾ, ೨-೬೩). ಮೆಚ್ಚಿದು ; 
ನಿನ್ನ ಮೆಚ್ಚಿದುಗೆಯ್‌ ಎಂದು ಪರಿಚ್ಛೀದಸಿ ನುಡಿವುದುಂ (ಸುಳುನೂೂ 
೭-3೨ ವ). 

ಮೆಚ್ಚಿತ ಇ ಹೊಗಳಿಸಿಕೊಂಡವನು : ಸ್ತುತ್ಕನಾದವನು :'ಪುರಹರ 

ಮೆಚ್ಚಿತ ಪುರುಷೋತ್ತಮನುತ ಶರಣುಹೊಕ್ಕೆನು ಸಲಹೆನ್ನ (8870. 
ux), [ಮೆಚ್ಚು] 

ನೆಚ್ಚಿದು ' ಮೆಚ್ಚಿತು " ನೋ. 

ಮೆಚ್ಚಿಸು, ಮಚ್ಚಿಸು. ಮರ್ಚಿಸು (ಕ್ರಿ)- ೧- ಒಡಂಬಡಿಸು ; ಒಪ್ಪಿಸು 
ಗಂಧಮಿತ್ರ (ಕ್ಷೀಣ)ನಂ ಮೆಚ್ಚಿಸಿ. ಬುದ್ಧಿಸೇನೆಯಂ ನಿಗ್ರಹದಿಂ ತನಗೆ 
ಪಶೃಂಮಾಡಿಕೊಂಡು (ತಾಫ್ರಪು- 0೬೦) ; ಈಕೆಯನು ಮೆಚ್ಚಿಸದು ರಾಜಂ 
ನೀಕ (ಸಥತ. ೩0-೩೬) ; ನಂಬುಗೆಯಿಲ್ಲದಿದ್ದರೂ ಅಮ್ಮೈಯ್ಯನ ಮನಸ್ಸು 
ಮೆಚ್ಚಿಸುವುದಕ್ಕೆ ಹಾಗೆ ಮಾಡಬೇಕಾಯ್ತು (ತೆಂಗಾಳ್ಯ- 00). ೨. 
ಸಂತೋಷಗೊಳಿಸು : ಹರ್ಷಗೊಳಿಸು : ಆ ಮಾನಂ ಸಮಂತೆಚ್ಚು 
ಮೆಚ್ಚಿಸಿದಂ ದೇವರುಮಂ ಧನುರ್ಧರರುಮಂ (ಶಕರ. ೩-೬೩) ; ಪರಿಣತ 
ರೆನಿಸುವ ನಿರ್ಮತ್ಸರರಂ ಮೆಚ್ಚಿ ಪುದು ಗಹನಮಲ್ಲದು (ರರ್ಕಾನ್ಕು- 6-ಇ) ; 
ಹ್ಯಾಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ ನಾಗಶಯನನೆ (ಪ್ರಕರ. ೨-೪-0), 
ಮಚ್ಚಿಸು: ೨. ಮಚ್ಚಿಸುತೆ ತೆಗೆದು ಮುಂಡಾಡುತ್ತೆ (468, ರೇ. 
೫-೦೦) ; ಎನ್ನಯ ನವಿ ನೀ ಸುಳಿದು ಮಚ್ಚಿಸಿ ಯಿನಿತು ' ಧಾವತಿ 
ಗೊಳಿಸಿ (ಶ್ರಕು0- ೭-೮೦) ; ಅಖಂಡೇಶ್ವರನ ಮಚ್ಚಿಸುವಾತನೇ ಮಹಾ 
ಸದ್ಭಕ್ತನು (8೩0ಕೇ- ೭೯-೬): ಮರ್ಚಿಸು ; . ೩. 'ಒಲಿಯುವಂತೆ 
ಮಾಡು ; ಅನುರಕ್ತಗೊಳಿಸು : ಮನೆಯನಿವಕ್ಕೆ ಮರ್ಚಸಿದ ಮರ್ಚಿಸಿ 
ಕೂರಿಸಿದೆಯ್ದೆ ಕೂರ್ತು ನಚ್ಚಿನ ರುಚಿ ಬೆಚ್ಚು ಬಿಚ್ಚತಿಕೆಯಂ ಬಗೆ 
ಕೂಡಿದಕೆಯ್ಲೆ ಮಾಡಿದೋಪನನುಟ್‌ದೊತ್ತೆಗಿರ್ದೆಡೆಯೆೊಳೊಂದೆನಗಿತ್ತ ಪುದು 
(ಉಂತಿಫು- 6-6೦). [ಮೆಚ್ಚು 4 - ಇಷ್ಯು] 


ಮೆ: 


ಮೆಚ್ಚು, * ಮಚ್ಚು. ಮರ್ಚು,. ಮೆರ್ಚು. (ಕ್ರಿ). ೧. ಒಲಿ; ಪ್ರೀತಿಸು; 
ಯಂಸು: ಸೋಂಬನಂ ವೆ: ಪೋದ ಸೂಳೆಯಂತೆ 


(ಗಾವ್ಯಸಾ ೩೨೯ ಶೂದ್ರಕ): ಸ್ವಯಂಬರದೊಳ್‌ ಸುಮತಿಯೆಲ್ಲರಂ ನೋಡಿ 
ಯಾರುಮಂ. ಮೆಚ್ಚದೆ ಸಿರಿದಿಣ್ಣ 


ಬ್ಲಂಗೆ ಮಾಲೆ ಸೂಡಿದೊಡೆ (£70. ೦೦೮-೨೦) 


೨. ಇಷ್ಟವಾಗು: ಸೇರು: ಒಂದು ಪೊತ್ತೆಗಲದೆ ಮೆಯ್ಸೆ ಮೆಜ್ಜೆದಂ 
ತೊಚ್ಚತಂ ಕಾದಂಬರಿಯೊಳ್ಳೆರೆದು (ಕಾರಂಣ. 33೬). ೩. (ದೇವರು, 
ಖುಷಿ ಮುಂತಾದವರು) ಅನುಗ್ರಹಿಸು : ಪ್ರಸನ್ನವಾಗು ; ಸಹಜ 
ಕವಚರತ್ನಕುಂಡಲಿಂಗಳಂ ... , ಕೊಟ್ಟುದರ್ಕಿ ಮಚ್ಚಿ ದೇವೇಂದ್ರ, 
ನಾತಂಗಮೋಘಶಕ್ತಿಯನಿತ್ತ (ಸಂಕರ. ೯-೬ 2) ; ` ನೆಚ್ಚನಯ್ಯ ಹರಿ 
ಮೆಚ್ಚನಯ್ಯ (ಶೃರಂರ- ೨-೬೬ 9). ೪. ಒಪ್ಪು: ಸಮ್ಮತಿಸು ; “ಮೆಚ್ಚು _ 


ಆಭ್ಯುಪಗಮೇ" (ಕಮರಾ) : ಪರಮಾರ್ಮ್ಮಂ ಮೆಚ್ಚೆನಾನೀ ಧರಣಿಯಂಳಿರ 
ವಾನೆನ್ನು ಸನ್ಮಾಸನಂಗೆಯ್ದು (ಕ. ॥, 66%: ಸು. 790) ; ಇಂದು 
ಬಸಮಟ[ಯದೆ] ಬೀಬಕ್ತೂ! ರನ್‌. ತೆಜ(ಅ) [ನ] ಮೆಚ್ಚ; ದೊಂ (“axxiv, 
೦೩-೦೨; we ತಾಪಸಾಚರಣಂ ತಪ್ಪೊರೂಪಮಾರ್ಗವುಂ ಮೆಚ್ಚದೆ 
ಮಿಥ್ಯಾಂಧಕಾ ಸೌವಕುಂಢಿತಸಮ್ಮಗ್ರರ್ಶನನಾಗೆ ( ಕಾತಿತು. ೬ನ). ೫. 
ಕೊಂಡಾಡು ; ಹೊಗಳು : ಶ್ಲಾಫಿಸು: ತೆತ್ತುತನಕ್ಕೆ ತೆತ್ತುತನಮಂ 
- - * ಪೊಂರ್ಚುತ್ತುಮುಪಾಯದಿಂ ಕಳಿಯೆ ಕೂಡುವನಂ ವಿಭು ಕಂಡು 
ಮೆಚ್ಚಿದ (ಉಳ್ಳ. 668 ಕೂತ್ತಳ) : ಗುಣಯುತನಪ್ಪನಂ , . , ಪರೋ 
ಪಕಾರಕಾರಣಪರಸಪ್ಪನಂ ಮನದೆ ಮೆಚ್ಚದರಾರಭಿಮಾನಿಯಪ್ಪನಂ (ಕ೭ಾ- 
0-034): ವಿದ್ವಜ್ಞನು ಮೆಚ್ಚಿ ವಿಮ್ಯಾವಷ್ಟಂಭಮನಪ್ಪುಕೆಯ್ದು ಬ!!! 
೬೪-೮6೩ ; 1169) ; ತಿಳಿಯ ಹೇಳುವೆ ಕೃಷ್ಣಕಥೆಯನು ಇಳೆಯ ಜಾಣರು 
ನ್ಹಿವಂತಿರೆ (ಕವಾಟ. ೦-೦೩). ಮಚ್ಚು : ೧. ತ್ವದಂಭ್ರಪದ್ಮಂಗಳ 
ನೈದೆ ಮಚ್ಚಿ ನೆಲಸಿರ್ದಪುವೀ ಪುಲಿ ಪಂದಿ ಕೋಡಗಂ ಮುಂಗುರಿ (5ವಿಪ್ಣು | 
೩-0೫) : ರಿಷ್ಪರಾಜ್ಯಾಂಗನೆ ವಿಜಯಕೆ ಮಚ್ಚಿ ಮನಂಗೊಳ್ಳಂತೆ (ಇವು. 
9೧-೪೯) ; ಹಣವ ತೆಕ್ಕೊಂಡು ಢಾಳಕರ ಕ್ಷಣದೊಳೆಬ್ಬಟ್ಟು ಮುಚ್ಚದಿರೆಂದು 
ಮಗಳಿಗೆ ಬಣಗು. ವೃದ್ಧುಪೈ ಹೇಳಿದಳು (ಕೋತ- ೦೮-೬): - ೩. ದಮಿ 
ತಾರಿಯ ಭುಜಬಲವಿಕ್ರಮದಳವಿಗೆ ಮಚ್ಚಿ ಮಚ್ಚುಗುಡಿಸುವವೊಲ್‌ 
(30044 


ಸ್ವ 
೪-೩6) : ಜಯಸಿಂಹಚಕ್ರಿ ದಯೆಯಿಂ ಕೆರೆ ಹಂಡು ಸರ್ವಾಧಿ 


ಕಾರಮನಿತ್ತಲ್ಯಆಕೊಳೆಯ್ದೆ ಮಚ್ಚಿ ಪೊರೆದಂ ತಾನೆಂದೊಡೆ . . , ಉನ್ಮತಿಕ್ಕೆ 
ವಡೆದಂ ಚಾವುಂಡನೇಂ ಧನ್ಮನೋ (ರೋಕೋತ. ೦-೧೩ ಸಂಕ) ; ಮಾಡಿದ 
ಪೂಜೆಯ ಕೊಂಡು ಮಚ್ಚಿ ತಲೆದೂಗಿ ಲಿಂಗಯ್ಯನ ಮನ ಕರಗಿ (ಮೋಮಾ, 
03೯ ಶ್ರತ್ತಾನನೆ). ಛಿ. ಎಂತು ಮಾಡುವೆನೀ ಮನವನ್ನು ಕೂಡಲಸಂಗಮ, 
ದೇವನ ಶರಣರ ನಚ್ಚದ ಮಚ್ಚದ ಬೈದ ಮನವನು (ಇಸನ, ೩6) ; ನಚ್ಚುಗ್ಗ 
ನಿಮ್ಮಲ್ಲಿ ಮಚ್ಚುಗೆ ಮ 


ಶೈವದಲ್ಲಿ ಒಳ್ಳೆ ತೇನುಂಟೆಂದು 
() ¥ 


ಮನ ನಿಮ್ಮಲ್ಲಿ (ಮುಕಾರೇ. ೨- ೩೦೩) ; ವೀರ 


ಮಚ್ಚಿದನಲ್ಲದುನು ಹೇಳು (ಪ್ರಠುಂ. 


೨8-00) - ೫. ಕುಮಾರಿಯರ್‌ ಬೆಸಗೊಳಿ ದಿಕ್ಕುಮಾರಿಯರೆನಲ್ಲೊರೆ 
ಯಾದುದದರ್ಕೆ ಮಚ್ಚಿ ಬಣ್ಣಿಸಲಭಿಯೋಗಮಾಯ್ತಿನಗೆ (ಗರಾಯು. ೦-೩೩) ; 
ಮಚ್ಚದೊನಲ್ಲ ವಂ (ಣಷ್ಮನ. ೪೪). ಗಿ ಮರ್ಚು ; ೧. 
“ಮಚೆ: ಅತಿಪರಿಚಯೇ (ಕರಾ) : ಕಳವನೆ ಮರ್ಚಿ ಪೆ 
ಪೆಜರರ್ಥ 'ಬ್ಹಿಕೊಳ್ವ ತಕ್ಕಳವಿಗಳುಂಬವಣನಾಗಿ ನಿಲೆ ಕನ್ನ 


ಸ ಗೊಡ್ಡಮಂ ತಿಳಿದವಧಾರಿಸು (ನರ೯ರೂ. ೩-೩೦) $ 
ಗುರುಪ್ರೀಪಾದೆಮಂ ಮಃ ಪೋದಂತಿರೆ ಮೂರ್ಛವೂ 
ವ್ಯಾಮೋಹಮೇಗೆಯ್ಳದೋ (ಕರ್ತನೇ... ೨-೪5). ೪. ಜನಂ 
ಗೊಪ್ಪತೆ ಮರ್ಜಿ ನಚ್ಚಿ: ಮೋದದೆ ಪುದುವಾಳ್ವವೋರ್ಲ ವಿಧಿಸುವ. 
ಬಿಸವ: ಲೋಕಶಂಸನಂ (ಸತತ. ೩೯-೦೦). ಮೆರ್ಚು : ೫. ದೇವ 


ಉನ್ನತ 
ದನರಸಂ 


ತನೆ 


ಚಿನನಿ 
ಬೆನ್ನನೆ 


ಂದಮೆ 


ನಿಯಂ ನೆಲೆವೆರ್ಚಿ ಮೆರ್ಚೆ ಜಯಮಂ ಕೈಕೊಂಡೆ (ಉಕ. ೩೩0) ; 
ಬ ( ಕೈ 


ಮೆಚ್ಚು 


ಮೆಚ್ಚುಕಾಅ (ನಾ). ಪ್ರೀತಿ 


ಮೆಚ್ಚುಕೆಯ್‌ (ಕ್ರಿ). ಬಯಸಿದಂತೆ ಮಾಡು: 


ಮೆಚ್ಚುಗಾಣಿಕೆ (ನಾ). ಇಷ್ಟಪಟ್ಟು 


ಮೆಚ್ಚುಗೆ 


ಮೆರ್ಚಿ ಪಿಿದಿರ್ಪವನೆ . , . ಸಲ್ಲಕ್ಷಣಂ (8ನನ್ನು ೩-೩೯೪). 

[ ದೇ.॥ ತಮಿ. ಮೆಚ್ಚು, ಮೆಯೇಚ್ಚು ; ತುಳು. ಚ್ಚು ; ತೆಲು. 
ಮಚ್ಚು. * ಮೆಚ್ಚು ನಿ ಕೊಡ. ಮೆಚ್‌ ; ಕೋತ. ಮೆಚ್‌ ] 

ರ್ವ: ಮಚ್ಚು, ಮರ್ಚು್ಯ (ನಾ). ೧. ಪ್ರೀ. ಕೈ; ಒಲುಮೆ: 
ಮದನನ ಕಾಯ್ದು ಮಾಣೆ ಸರಸೀರುಹಜನ್ಮನ ಮೆಚ್ಚು ತೀರ್ಗೆ (ಶುಕ, 


3-06); ಮೆಚ್ಚಿ ದಂತಿರುತಿಹಳು. ಮಚ್ಚು ಮತ್ತೊಬ್ಬನೊಳು (ಸರ್ವಸ್ಯ 
0೯90). ೨. ಪ್ರಿಯವಾದುದು ; ಇಷ್ಟವಾದುದು : ' ಈ: ಪುಣ್ಯಕಥೆ 
ಪೆಣ್ಯಜೀವಿಗಳಗೆ ಮೆಚ್ಚು ಕಾಪುರುಷರಿಗೆ ಮೆಚ್ಚಲ್ಲ (vos: 0-0೬)- 


೩. ಇಷ್ಟಪಟ್ಟು ಕೊಡುವ ಕಾಣಿಕೆ ; ಬಹುಮಾನ ; ತನ್ನ ನಲ್ಲಂಬು 
ಗಳಿಂದೆಚ್ಚೆಚ್ಚು ಮೆಚ್ಚ, ೦ ಸಲಿಸುವಂ (ಶಂಶಳಾ. ೪-೨4): ಅರಸುಮಕ್ಕಳ 
ಮುಂದೋದಿ ಮೆಚ್ಚಂ ಕೊಳ್ಳಕ್ಕರಿಗರಬ್ಬರದೊಳಂ (ಕ್ಮ, 99); ಅರಮನೆ 
ಯೊಳ್‌ ರನ್ನಗಡಗಮಂ 0೫ ಮೆಚ್ಚನೀವರ್‌ ( ಕಾಮಾಕೃ, ೩-೦೭ )- 
೪. ಒಪ್ಪಿಗೆ: ಸಮ್ಮ; ತಿ; ಮೆಚ್ಚಿಲದೆ ಜಡನಾಗಿ ದೇವಗುರುಗಳು: 
ಪೊರ್ದದೆ (ರನ್ನು: ೫-0೩೭) ; ಹೆಚ್ಚಿದೆ. ಹಿಗ್ಗದೆ ಇದ್ದರೆ ಲೋಕಕ್ಕೆ 
ಮೆಚ್ಚು ಕೇಳೆಚ್ಚಜನಕೈಕ್ಟರದ, ೨-೪೩ 5ಕು500), ೫. ಹೊಗಳಿಕೆ: ಪ್ರಶಂಸೆ: 
ಬಜಾದಲ್ಲು ಮೆಚ್ಚು ಶೌಚ ಕಿಣಿಸಿದಲ್ವು ... ಎನಿಸಿದುದು ನಿಜಗುಣಂ 


ಬೋಟುಗನ (3928, ೫221. woe). ಮಚ್ಚು; 
೧. ಆರಸರೆ ಮಚ್ಚು ತಮ್ಮ ಮನದೊಳ್‌ ನಿಲೆ ಸೈರಿಸದೆಂತ 


ನಿತ್ಯಮಾ ನರರ ವಿಭೂತಿಯೆಂಬ ಬಗೆ ಬಂದಿರೆ ಮಾಣದೆ ತಮ್ಮತಮ್ಮ 
ಪತ್ರರನಭಿಯೋಗದಿಂದತಿಬಲಂಗೆ ನಿಯೋಜಿಸಿ ಮಾಣ್ತಿರ್‌ (6), ೨-೩೦); 
ವಿಷಯಂಗಳೊಳಪ್ಪ ಮಚ್ಚಂ ಕೆಯ್ಕೊಂಡಂಗಾ ಮಚ್ಚು ಕಷಾಯಮಂ 
ಪುಟ್ಟಿಸುಗುಂ (ಕೇನಸಂ. ೦೪೦-೦೦ ನ): ಕಳವಿನೊಳ್‌ ನಡೆವುದೇ ಸುಖದ 
ಸುಗ್ಗಿ ತಲೆದೋಯತಿರ್ಪದೇ ಮಚ್ಚು ನಿನಗೆ (ತೆ೦ಿಫು. 00-83), ೩, 
ಕೂರ್ತಿಚ್ಚೆ ಬೆಚ್ಚಂತಿರೆ. ಮಚ್ಚಂ ಮೆಚ್ಚಿದಂದದೊಳೆ ಸಲಿಪ , . , ವಾರನಾರೀ 
ಕದಂಬಂ (ಸುಕುವತಿ, ೪-೬೬) ; ಬೀರಬಲ್ಲನಿಗೆ ಮಚ್ಚು (ಬಹುಮಾನ) 
ಕೊಡಿಸಬೇಕು (೨00, ೬). ಗಿಮರ್ಚು ; ೧, ಸಹಜಧಾತುವುಂ 
ಭಾವಮಕ್ಕುಂ . . . ತಡೆ ನಡೆ ಬಿಜು ಪೆರ್ಚು ಮರ್ಚು (ಶನುರ- 304 
ಶ್ರಯೋ). ೬. ಅಲಂಕಾರ: ಶೃಂಗಾರ ; 'ಮೆಯ್ಮರ್ಚು" ಪರಾ, 
[< ಮೆಚ್ಚ್ಯು./ತಮಿ. ಮೆಚ್ಚು, 'ಯ್‌ಚ್ಚು; ತೆಲು, ಮೆಚ್ಚು) 

'ತ್ರನಾದವನ: ಕಡುಚದುರರ ಮೆಚ್ಚು 
[ಮೆಚ್ಚು ತ ಕಾಲ] 

ಇಷ್ಟಬಂದ ಹಾಗೆ 
ಮಾಡು: ವಟುದಿವಸದಿಂದೊಳಗೆ ಕಳ್ಳೆನನಾರಯ್ಯಲಾಅದಾಗಳಾ ದೇವ 
ರೆನ್ನಂ ಮೆಚ್ಚುಕಿಯ್ದುದು (ಕತ್ನಾರಾ. ೦೨೩-೩) ; ನೀನಿನ್ನೆನ್ನಂ ಮೆ ತೆ 
ಕೆಯಿಮೆಂಬುದುಂ (ಸುಕುಮಾ- ೬-೨೪ ನ). [ಮೆಚ್ಚು ಕೆಯ) 


ಕಾಟಿ (ಶರತ- ೭೩.೧). 


ಮೆಚ್ಚುಗ (ನಾ). ಇಷ್ಟ ಪಡುವವನು; ಬಯಸುವವನು ; *ಸ್ತುಕ್ಕ್‌ 
ಸ್ತೋಚ್ಯ, ಸ್ತೋಚಕ;- ಸ್ತೋಚಸಾನಃ - ಈ ೪ ಮೆಚ್ಚುಗಂ” (ಉಶಕ್ಕ.. 
3); ಸಾಹಿತ್ಯರಚನೆಯ ಮೊದಲ ಮೆಚ್ಚುಗೆ ಸ್ವತ; ಕೃತಿಕಾರನ 


ಆಗಿರುತ್ತಾನೆ (ಸಂಕೋರ- ೯). [ಮೆಚ್ಚು 4 _ ಗೃ] 
ಕೊಡುವ ಬಹುಮಾನ: ತಮ್ಮ 
ಲೋಕೋತ್ತರವಾದ ಕಲಾವೈಭವಕ್ಕೆ ಬೆರಗಾಗಿ ಬೇಳಾಗಿ ನನ್ನ ನಾಟ್ಯಕಲೆಯ 
ಮೆಚ್ಚುಗಾಣಿಕೆಯಿತ್ತು ನನ್ನ ಸರ್ವಸ್ವವನ್ನೂ ತಮಗೆ ಎಡೆ ಮಾಡಲು ಬಂದಿ 
ದ್ದೇನೆ (ತುಂಗಳ. 6ಬಿ. ಮೆಚ್ಚು _. ಕಾಣಿಕೆ (ಆ ಕಾಣೆ)] 


ಮೆಚ್ಚುಗುಡು ` ಮಚ್ಚುಗೊಡು? ನೋ. 
ಮೆಚ್ಚುಗೆ, 


ಸ" 
ಚು 


ಗೆ. ಮರ್ಚುಗೆ, ಮೆಚ್ಚಿಗೆ (ನಾ). ೧. ಪ್ರೀತಿ; 
ವಿಶ್ವಾಸ: ಅಭಿಮಾನ ; ಬಂಧುವರ್ಗದವರೆಲ್ಲಾ ತಮ್ಮನ್ನು ಮೆಚ್ಚುಗೆ 


ಮೆಚ್ಚುಗೊಡು 


ಯಿಂದ ಕಾಣುತ್ತಾರೆ. (ಕೂ). ೨. ತೃಪ್ತಿಃ ಸಂತೋಷ: 
ಕರ್ಮವಶದಿಂ ಸಂಸಾರಿಜೀವಂಗಳೆಲ್ಲಿ ಪೆಟ್ಟುಗುಮಲ್ಲಿಯಲ್ಲಿಯಬ 
ಮೆಚ್ಚು; ಗೆಯುಮಕ್ಕುಂ (ಪ್ಮಾಣ. ೦೩೯-೨0); ಸಹಜಸ್ಥಿತಿಯಲ್ಲಿ ಅವನು 
ಅತ್ಯಂತ ಚುರುಕಾಗಿರುತ್ತಾನೆ ಎಂದು ಮಾಸ್ಲೆನಿಕೊವ್‌ ಮೆಚ ಗ್ಗೆ ಸೂಚಿಸಿ 
ದೆನು (ಶುನಕ ೨೩೦). ೩. ಹೊಗಳಿಕೆ: ಕೊಂಡಾಟ; ಪ್ರಶಂಸೆ: 
ಜಗದೀಶಚಂದ್ರರು . . . ಜನರ ಮೆಚ್ಚುಗೆಗೆ ಮತ್ತು ಕೃತಜ್ಞತೆಗೆ ಪಾತ್ರ 
ರಾದರು (1೪. 008), ಮಚ್ಚುಗೆ : ೩. " ಮಚ್ಚುಗೆವೆ! ು' ಪರಾ. 
ಮೆರ್ಚುಗೆ: ೧. ನಿನ್ನೊಳಭ್ಲೆದಮಾದ ಕೊಂಡಾಟದನಂತಸೌಖ್ಯಮನೆ 
ಮರ್ಚದ ಮರ್ಚುಗೆಯೊಳ್‌ ತೊಡರ್ಚು . . . ಜಿನೇಶ್ವರಾ (ಕಣವೂ. 
೫-0೦). ಮೆಚ್ಚಿಗೆ 2 ೧. ಅವರು ತಮ್ಮ ಸರಸಸಜ್ಜನಿಕೆಗಳಿಂದ ಎಲ್ಲರ 
ಮೆಚ್ಚಿಗೆಯನ್ನೂ ಗಳಿಸಿದ್ದಾರೆ. (ರೂ). 'ಮೆಚ್ಚಿಕೆ' ಪರಾ. 
(ಮೆಚ್ಚು *- ಗೆ/ತುಳು. ಮೆಚ್ಚಿಗೆ ; ತಲು, ಮಚ್ಚಿಗ] 
ಮೆಚ್ಚುಗೊಡು, ಮಚ್ಚುಗುಚು, ಮಚ್ಚುಗೊಡು, ಮೆಚ್ಚುಗುಡು 
(ಕ್ರೆ). ಬಹುಮಾನವನ್ನು ಕೊಡು ; ಉಡುಗೊರೆಯನ್ನು ನೀಡು: 
ಬಿನ್ನಪಂಗೆಯ್ದ ಬೇಂಟೆಯಾತಂಗೆ ಮ ಲಗ ವ್ಯಾಯಾಮ ಕಾರ್ತಿಕೇಯಂ ಮೆಚ್ಚಿ 
ಮೆಚ್ಚುಗೊಟ್ಟು (ತಂಶಣ. 8-9೭ ನ) ; ಎನ್ನ ಪೆಂಡತಿಯೇನಂ ಪಡೆವಳೆಂದು 
ಬೆಸಗೊಂಡೊಡೆ ಗಂಡುಗೂಸಂ ಪಡೆವಳೆದು ಪೇಲಸ್ಕೊಡೆ ಕೇಳ್ಳಾ ಭಟ್ಟಂಗೆ 
ಮೆಚ್ಚುಗೊಟ್ಟು (ಶಂತ59- ೦೬.3೨) ; ಮನವೊಲಿದು ಬೇಡಿದುದ ಮೆಚ್ಚು 
ಗೊಡುವೆ (ರಕ: 3-೨4) ಮಚ್ಚುಗುಡು : `ಮಚ್ಚುಗುಡಿಸು`ಪರಾ. 
ಮಚ್ಚುಗೊಡು : ಆಕೆಗಳಾಡಿದಾಟಮನಿಂದ್ರಂ ನೋಡಿ ಮಚ್ಚಿ ಮಃ 
ಗೊಟ್ಟುಪಸಂಹಾರಿಸಿ (ಚಕಿತ. ೩-೩೪ 5) ; ಒಸಗೆವಾತಂ ಪೇಲ್ನ: 
ಮಚ್ಚುಗೊಟ್ಟು (ಉಾರಂಫೂ- ೪೨೮) ; ಮಚ್ಚುಗೊಟ್ಟಪ್ಪದೆಂಬ ಮಾಳ್ಕೆಯಿಂ 
* « ಕರ್ಣಪೂರಂ ಜಗುಳ್ಳು ಬೀಳುತ್ತಿರೆ (೧೫8: ೭-೦೭ 5). ಮೆಚ್ಚುಗುಡು: 
ನೆಗಟ್ಲುಂದ್ರಾದ್ಯಮರೌಭಮೋಲಗಕೆ ವಂದು . . . ಮೆಚ್ಚುಗುಡಲ್ಕೊಂಡು 
ಮಹಾಪ್ರಸಾದಮೆನುತಿರ್ಪುರ್ವೀಶ್ವರಾಸ್ಥಾನದೊಳ್‌ (೩1೨- ೧೦-೬೬); ವಿಷ್ಣು 
ಒಪ್ಪುವನು ಮೆಚ್ಚುಗುಡುವನು (೫8ರ. 1, 90): [ಮೆಚ್ಚು ಕೊಡ್ಕು] 
ಮೆಚ್ಚುಗೊಳ್‌ (ಕ್ರಿ). ಬಹುಮಾನವನ್ನು ಪಡೆ; ಉಡಂಗೊರೆಯನ್ನು 
ಹೊಂದು : ನಿಚ್ಚಂ ಮೆಚ್ಚುಗೊಳ್ವಳಿಂದ್ರನ ಕೈಯೊಳ್‌ (ಅಂತ್ರ. ೯-06) ; 
ಬೇಗಂ ಪರಿದು ಪೋಗಿ ಪರಮೋತ್ಸವದಿಂದರ ಬಿನ್ನವಿಪ ಜನಂ ಕಾದಂಬರಿ 
ಯಂ ಮೆಚ್ಚುಗೊಳ್ಳದಿರ್ಕುಮೆ ಪಿರಿದುಂ (ಕಾರಂಣ. 
[ಮೆಚ್ಚು _ ಕೊಳ್ಳ) 
ಮೆಚ್ಚುದೋಹು (ಕ್ರಿ). ಪ್ರೀತಿಯನ್ನು ತೋರು; ಕಡೆಗಣ್ಣೊಳ್‌ 
ಮಾತಾಡುವುದೆಡೆನುಡಿಯೊಳ್‌ ಮೆ[ಣ೫: ಮ)ಚ್ಹುದೋರ್ಪದು 
ಇದುವೆ ವೇಶ್ಶಾಧರ್ವಾಂ (ರಕಕು. 6-30). [ಮೆಚ್ಚು 4 ತೋ: 
ಮೆಚ್ಚುವುದ್ದು , ಮಚ್ಚುಮದ್ದು (ನಾ). ಪ್ರೀತಿಯಿಲ್ಲದ ವ್ಯಕ್ತಿಯಲ್ಲಿ 
ಪ್ರೀತಿಯು ಹುಟ್ಟುವಂತೆ ಮಾಡುವುದೆಂದು ನಂಬಲಾದ ಔಷಧಿ : 
ವಶೀಕರಣದ ಮದ್ದು ; ಇದೊಂದು ಮೆಚ್ಚುಮದ್ದು ... ಇದಂ 
ನಿನ್ನ ಗಂಡನಿಗೆ ಊಟದಲ್ಲಿಯಿಕ್ಕು (ಶುಕಸ- ೦೨೩). ಮಚ್ಚುಮದ್ದು ; 
ಮೋಹದ ತ್ವಿಮದ್ದೊಡಲಿಟ್ಟುದೆನೆ ಸತಿ ಮೆಚ್ಚಿ (ಸಾಕಾ. ೬೨-೩೦); 
ಮಚ್ಚುಮದ್ದು, ಎಂದು ಕೊಟ್ಟದ್ದು ಹುಚ್ಚುಮದ್ಯೂ 
[ ಮೆಚ್ಚು 4-ಮದ್ದು (ಇ 
ಮೆಚ್ಚುವಡು (ಕ್ರಿ). ತೃಪ್ತಿಪಡು ; ಆನಂದಿಸು : ಮರ್ಗುಣದೊಳನು 
ದಿನಂ ಮೆಚ್ಚು: ವಟ್ಟಿರ್ದನಂ ಮಾಣಿಸಲೆನ್ನಂ ಬರ್ಕುಮೇ ಸದ್ವಚನಶತ 
ದೊಳಂ (ಕಂಜ. 1]: ೦೦೨, ಅರ್ಥೇಂದು ಮಗಾಳಿಕತಳ). 4 ಪಡ್ಡು] 
ಮೆಚ್ಚುವಡೆ, ಮಚ್ಚುವಡೆ (ಕ್ರಿ). ೧: ಪ್ರೀತಿಯನ್ನು ಹೊಂದು ; 
ಮೆಚ್ಚಿ; ಹೊಂದು ಸಂಪಗೆಯಲರ್‌ ಸುರಹೊನ್ನೆಯ ಪೂಗಳೆಂಬಿವಂ 


ವ: 


ಹೊಂದು: 


ಗ್‌ 


ಮೆಟರುಗಂಟು 


ಮುರರಿಪುಗಿತ್ತು ಮೆಚ್ಚು: ವಡೆದುತ್ಸವದಿಂ ನುಡಿದಂ ಪ್ರಿಯೋಕ್ತಿಯಂ 
(310: ೦೯-೪೪): ಕಿಚ್ಚು ಗಣ್ಣನ ತಪವಳಿವುದು ಫೂಗೋಲೊಳೆಚ್ಚು ಮನ್ಮಥ 
ಪೀಡಿಸಲು ಮೆಚ್ಚುವಡೆದು ಪುರ್ವತಿಯೊಳು ರಮಿಸಲು (ಕೋಶಕ. ೫-೦6): 
೨. ಬಹುಮಾನೆವನ್ನು ಪಡೆ,- ಹೊಂದು: ಕರಮೊಸೆದು ಬೇಡಿ 
ಕೊಳ್ಳೆಂದರಸಂ ದಯೆವೆರಸು ನುಡಿಯೆ ಬಲಿಯೆಂದಂ ಭಂಸುರತೇಜ ಮೆ 1 
ವಡೆದೆನದಿರಲಿಂ ಭಂಡಾರದೊಳ್‌ ಜಗತೃಧಿತಯಶಾ (ಕೇನಿಫು- ೫-೦೧): 
೩. ಕಾಣಿಕೆಯಾಗಿ ಪಡೆ; ಬಹುಮಾನವಾಗಿ ಹೊಂದು: ತನ್ನ 
'ಮನಮಂ ಮುನ್ನಮೆ ಮೆಚ್ಚುವೆಡೆದ. ಖೇಚರಚರಂಗೆ :ನಿಜಹೃದಯದಾನ 
ಪೌನರುಕ್ತ್ಯಮಂ ಮಾಡಲಿಚ್ಛೈಸಿ (ನರ್ಥಫು- ೪-6೫ 2), ಮಚ್ಚುವಡೆ ` 
೨. ಇಚ್ಛಿಗಾರ್ತಿ ಪಚ್ಚೆವಿಲ್ಲರಿಂ ಮಚ್ಚುವಡೆದಚ್ಚರಿ ಮಿಗೆ ತಳರ್ದೊಚ್ಚೇರೆ 
ಗಣ್ಣ ಪೆರ್ಚಿನಚ್ಚರಿಯರಿ೨ (0೩. ೧-೦೩೩ನ)- [ಮೆಚ್ಚು 4 ಪಡೆ] 
ಮೆಚ್ಚುವಣಿಗೆ, ಮೆಚ್ಚವಣಿಗೆ (ನಾ). ಮೆಚ್ಚಿಗೆಯನ್ನು ಹೊಂದಿರುವುದು; 
ಪ್ರೀತಿಪಾತ್ರವಾಗುವುದು ;  “ಮೆಚ್ಚುವಣಿಗೆಯು ಮೆಚ್ಚನುಳ್ಳು 
ದಕ್ಕರ್ಥ” (86ರ: ೩೭) ; ಮುಳಿಸಿನ ಮೋಘಿನ ಗಂಡಮಚ್ಚರದ 
ಮೆಚ್ಚುವಣಿಗೆಯಂಕಕಾಜರ್‌ , , , ಒರ್ವರೊರ್ವರೊಳ* ಕಾದೆ [Ce 
9೨-೬೬ 5). ಮೆಚ್ಚವಣಿಗೆ : “ಮೆಚ್ಚವಣಿಗೆ ಎ ಮೆಚ್ಚನುಳ್ಳುದು"” 
(ಕನುರ. ಕಂ: ೨) ; ಓಲಗವುರುಡಿಲ್ಲ ಮೆಚ್ಚವಣಿಗಿಲ್ಲ ಕರಂ ಮುಳಿಸಿಲ್ಲ 
ಕಾಯ್ದು ಕೆಮ್ಮಗೆ ಬಟಿಸಂದು. ಕೊಂದಪನಕಾರಣದಿಂ ಮೋಲೆಯೋ 
ಮನೋಭವಾ (ಅಂತ್ರ: ೦೨.೩4) ; ಪೆಅವುಂ ಕಚ್ಚಕಳಿಗಳ ತೊಡರ್ಪಿನ 
ಮೆಚ್ಚವಣಿಗೆಯಂಕಮಂ ಮಹೀಶಂ ನೆ. (ಕಾನ್ಮಾವ. ೪೯೯) 
ನುಡಿವಳಿಗಳಂ ಪೊಗಟ್‌ಸುತ್ತ[ಂ] ಮೆಚ್ಚ: ವಣಿಗೆಯವರಂ ತೆ! 
ಮಿರ್ದರ್‌ (ಅ0ತ. ೦೫-60 ವ): [ ಮೆಚ್ಚು 4 - ವಣಿಗೆ ] 
ಮೆಚ್ಚುವೆಣ್‌ (ನಾ). ಒಲಿದ ಹೆಣ್ಣು ; ಮಚ್ಚರಮನತಿರೂಹಿನಿಂದ 
ರತಿಯೊಳ್ಳೂಳ್ಳೆ ಮೆಚ್ಚುವೆಂಗಳ ಮೋಹವೇ ಮುುಕ್ಚಿಯಲ್ಲವೇ ಭಾವಿಸಲ್‌ 
(ಸಮ್ಮತ. ೩-೭) - [ ಮೆಚ್ಚು 4 ಪೆಣ್‌ ] 
ಮೆಚ್ಚುವೇಲು್‌ (ಕ್ರಿ). ಇಷ್ಟೆವಾದುದನ್ನು ಹೇಳು; ಬಯಸಿದುದನ್ನು 
ತಿಳಿಸು; ಮೆಚ್ಚುವೇಖಾಜಾನೇಯಾಶ್ವೋತ್ಕರಂ ಬಾಟಿಕಿಯೊ ಮಣಿನಿಚಯಂ 
'ಬಾಟಿಕ್ತಿಯೋ ಪೇಟಮೆಂದಾ ದೀನಾನಂಥರ್ಗೆ . , , ಧರ್ಮಜಂ ಸೂಕ 
ಗೊಟ್ಟಿಂ (ಶಂಕಾ. ೬-೪0), [ಮೆಚ್ಚು 4 ಪೇಟ್‌] 
ಮೆಚ್ಚೋಲೆ (ನಾ): ಹೊಗಳಿಕೆಯನ್ನು ವ್ಯಕ್ತಪಡಿಸಿದ ಪತ್ರ; 
ಪತ್ರ; ಕೊಟ್ಟುಕೋ 


ಪ್ರಶಸ್ತಿ 

ನಿನಗೆ ನೀ ನೂರು ಮೆಚ್ಚೋಲೆ (ಕಲ್ಲೋಂ. ೬೭-೪). 

[ಮೆಚ್ಚು -.. ಓಲೆ] 

ಮೆಟಕಿ ` ಮಡಕಿ ' ನೋ. 

ಮೆಟಗುಳಿಹಂಬು (ನಾ). ಒಂದು ಬಗೆಯ ಬಳ್ಳಿ; (ಕಕ. ೨೬-೪೩). 

[ಮೆಟಗು ಸತ ಹಂಬ್ಯು (ಆ ಪರಪ್ಪ)] 

ಮೆಟರು, ಮೆಟರೆ, ಮೆಟ್ಟರೆ. ಮೆಟ್ರಿ. ಮೆಡರು (ನಾ)- ಕುತ್ತಿಗೆಯ 
ಮುಂಭಾಗ; ಗಂಟಲು : "ಮೆಟರುಗೆಂ೬ 'ಮೆಟರುಗಟ್ಟು` ಪರಾ. 
ಮೆಟರೆ : ಮುಂಗತ್ತು. ಕೊರೆಲು. ಮುಂಂಗೊರಲು. ಮೆಟರೆ- ಗೋಣು. 
ಗೋನಾಳಿ (109೩೬. ಕಂ). ಮೆಟ್ಟರೆ ; ಅವನ ಜುಟ್ಟನ್ನು ಹಿಡಿದು 
ನೆಲದ ಮೇಲೆ ಕುಕ್ಕಿ ಹಾಕಿ, ಮೆಟ್ಟಿರೆ ಮಿಸುಕಿ- ಕತ್ತು, ಎದೆ. ಕಾಲು 
ಎಲ್ಲೆಂದರೆ ಅಲ್ಲಿ ಹೊಡೆದನು ($50. ೩0೬), ಮೆಟ್ರೆ ; ಮೊನ್ನೆ ಯಾರೋ 
ಅವನನ್ನು ಮೆಟ್ರೆ ಹಿಸುಕಿ ಸಾಯಿಸಿಟಲು (ಕೂ), `ಮೆಟ್ರೆಗಟ್ಟು' ಪರಾ. 
ಮೆಡರು: ' ಮೆಡರುಗಟ್ಟು * ಪರಾ. [ದೇ.॥ ತಮಿ. ಮಿಟರು, 
ಮಿಟಿಲ್ಲ ಮಲ. ಮಿಟಲ್ಮು ತೆಲು. ಮೆಡ ಇ ಕುತ್ತಿಗೆ] 


| ಮೆಚರುಗಂಟು (ನಾ). ಒಂದು ಬಗೆಯ ಗಂಟಲುರೋಗ; ಗದ್ದಕಟ್ಟು : 


ದಾಗ್ನಿಯವರು. . - ಕುಷ್ಠರೋಗದವರು. ಮೆಟರುಗಂಟಿನ ರೋಗ 


ಮೆಟರುಗಟ್ಟು 


ದವರು. . , ಇವರಿಷ್ಟೂ ವಮನಯೋಗ್ಯರೆಂಥರಿವುದು 
“ಮೆಟರುಗಟ್ಟು' ಪರಾ. [ಮೆಟರು - ಗಂಟು] 

ಮೆಟರುಗಟ್ಟು, ಮೆಟ್ರೆಕಟ್ಟು, ಮೆಟ್ರಿಗಟ್ಟು, ಮೆಡರುಗಟ್ಟು (ನಾ)- 
ಗಂಟಲಿನ ನಾಳಗಳು ಊದಿಕೊಳ್ಳುವ ಒಂದು ಬಗೆಯ ರೋಗ್ಯ 
ಗದ್ದಕಟ್ಟು ; “ಮಂಡೆಯ ನೋವು ಕಾಣಿಸಿ, 
ಮೈಯುರಿತವುಂಟಾಗಿ ಅಜ್ಞಾನವು, ಶರೀರದಲ್ಲಿ ಕಂಪನವು ಪುಟ್ಟಿ, ಜ್ವರವು 

* . ತಾಪವು, ಕಳವಳವು ಉಂಟಾಗಿರ್ಪದೆ ಕಂಠಕುಬ್ಹ ಸನ್ನಿಪಾತಮೆದರಿ 

ವುದು (15ಕ್ಕೆ- ೦೩). ಮೆಟ್ರೆಕಟ್ಟು : ನರಡೀರೋಗ, ಚಪ್ಪೆರೋಗ, 
ಮೆಟ್ರೆಕಟ್ಟು ಮುಂತಾದ ರೋಗಗಳು (ಗ್ರಾಶಾಳ. ೦೨0): ಮೆಟ್ರೆಗಟ್ಟು Ky 
(8). ಮೆಡರುಗಟ್ಟು: ಕುಷ್ಕರೋಗದಲ್ಲಿ, ಮೆಡರುಗಟ್ಟಿನಲ್ಲಿ. . . 
ವಮನಕ್ರಿಯೆ ಮಾಡಿಸುವುದು (ಕೈಕ್ಯಸಾ- 1, ೩0). 'ಮೆಟರುಗಂಟು' 
ಪರಾ. [ಮೆಟರು *- ಕಟ್ಟು] 

ಮೆಟರೆ * ಮೆಟರು ' ನೋ. 

ಮೆಟ್ಟಕ್ಕಿ (ನಾ). ಮದುವೆಯ ಸಮಯದಲ್ಲಿ ವಧೂವರರು ಮೆಟ್ಟಿ 
ನಿಲ್ಲಲು ಬಿದಿರಿನ ತಟ್ಟೆಯಲ್ಲಿರಿಸಿದ ಅಕ್ಕಿ ; ಚಂದ್ರಿಕಾತಂಡುಲವೋ ಎನೆ 
ತೊಳಗಿ ತೋರ್ಪ ಮೆಟ್ಟಕ್ಕಿಗಳಂ (೧೦೪. ೦೪ 44); ತರುಣಿ ಸಹಿತ ಕುಮಾರ 
ಮಣಿವಿಸ್ಟುರಿತ ಮೆಟ್ಟಕ್ಕಿಯನು ಮೆಟ್ಟಿ ಸೆ (ರಂತ: ೯-೬೭) ; ಮೆಟ್ಟಕ್ಕಿಯ 
ಮೇಲೆ ನಿಲಿಸಿ: ಶ್ರೇಷ್ಠರು ಮಂಗಳಾಷ್ಟಕದಿ ನಿರೀಕ್ಷಣೆಗೊಟ್ಟರು ದಂಪತಿಗಳಿಗೆ 
(ನೋಡತ. ೩-49) ; ಕಾಂಡಪಟದ ಮುಂದೆ ರಜತಫಲಕದ ಮೇಲೆ ಹರವಿದ್ದೆ 
ಮೆಟ್ಟಕ್ಕಿಯ ಮೇಲೆ ಬಂದು ನಿಂತರು (ತಾಂತಉ- ೦೦೪), 

[ ಮೆಟ್ಟು *- ಅಕ್ಕಿ] 

ಮೆಟ್ಟಡಿ (ನಾ). ೧. ಎಕ್ಕಡ ; ಪಾದರಕ್ಷೆ : ಮೆಟ್ಟಡಿಯಂ ಕಳೆದು 
ಬಟ್ಟೆಯಂ ತೊಲಗಿ ಸಾಷ್ಟಾಂಗವೆಜಗಿ (ಸೀನ. 0-೦: 
ಮೆಟ್ಟಡಿಯ ಕೊಂಡ ರೊಕ್ಕವ ಕೊಡಿ (ಮಾರೂಳ. ೪೬8-0೭೦೦) ; ಅಟ್ಟೆಯ 
ದುರ್ಗುಣ ಕೆಟ್ಟು ಮೆಟ್ಟಡಿಯವರೆಗೆ ಮೆಟ್ಟಿಸ ಬಂದೆ (ಸರ್ಶನ. 003-839)- 
೨. ಪಾವಟಿಗೆ ; ಮೆಟ್ಟಲು: ತಟತಟನೆ ಪೊಳೆದು ಬಿತ್ತರಂಬಡೆದ 
ಬಿಡುಗಲ್ಲ ಸುತ್ತಣ ಮೆಟ್ಟಡಿಯಿಂ (ಮಕ್ಕ. ೫-೪): ಆ ಬೆಳ್ಳಿಯ 
ಮೆಟ್ಟಡಿಗಳನ್ನೇ ಕಳಚಿಕೊಂಡು ಹೋಗಿದ್ದಾರೆ (60ರ. 00೮-೨2). 

[ಮೆಟ್ಟು 4 ಆಡ] 

ಮೆಟ್ಟರೆ "ಮೆಟರು' ನೋ. 

ಮೆಟ್ಟಲಿ " ಮಿಟಲಿ ನೋ, 

ಮೆಟ್ಟಲಿಗೆ (ನಾ). ಪಾವಟಿಗೆ ; ಮೆಟ್ಟಲು ; ಸೋಪಾನ : ಹೆದರಿಸುವ 
ಹಿರಿದಾದ ಬಂಡೆಗಲ್ಲುಗಳ ಮೆಟ್ಟಲಿಗೆಗಳು (ಕಗದ್ಯ. ೮6). [ < ಮೆಟ್ಟಲು] 

ಮೆಟ್ಟಲು. ಮೆಟ್ಲು (ನಾ). ೧. ಪಾವಟಿಗೆ ; ಸೋಪಾನ : ಐದಾರು 
ಮೆಟ್ಟಲುಗಳನ್ನು ಒಟ್ಟೊಟ್ಟಿಗೆ ಹಾರಿ ಮಹಡಿಯನ್ನು ಹತ್ತಿದೆ (0ರ. 
60೬) ; ಇಬ್ಬರೂ ಅಲ್ಲಿಯೇ ಇದ್ದ ಒಂದು ಮೆಟ್ಟಲಿನ ಮೇಲೆ ಕುಳಿತೆವು 
(60ಶೂ. ೯೩). ೨. ಹಂತ; ಮಜಲು; ಘಟ್ಟ: ಕರ್ಮಯೋಗವು 
ಜಾ ನಯೋಗದಿಂದ ಪಡೆಯಬಹುದಾದ ಸಾಕ್ಷಾತ್ಕಾರಕ್ಕೆ ಒಂದು ಮೆಟ್ಟಲು 
ಮತ್ರ (ತ್ತ. 80); ಕರ್ಮ ನಿನ್ನನು ಕಟ್ಟಿ ಕೆಡಹಲದನೇ ಮೆಟ್ಟಿ 
ಮುಂದೆ ಮೆಟ್ಟಲನೇರು | (50048. ೪-೩). ಮೆಟ್ಲು ; . ೧. ದೂರಕ್ಕೇ 
ಆ ಸೌಧದ ಮೆಟ್ಟುಗಳು ಸಾಲಾಗಿ ಕಾಣುತ್ತವೆ (ಊತ). ` ಮೆಟ್ಟಿಲು » 
ಪರಾ. (ಮೆಟ್ಟು ೨ ಅಲು (ಎ ಆಲ್ಮ್‌) ] 

ಮೆಟ್ಟಾಡು (ಕ್ರಿ). (ಪ್ರಾಣಿ, ಪಕ್ಷಿ ಮೊದಲಾದುವು) ಸಂಭೋಗಿಸು ; 
ಹೆಣ್ಣುಹಂಸೆಯ ಮೆಟ್ಟಾಡುವ: ರಾಜಹಂಸೆಯರ ರತಿಕ್ರೀಡೆಯಂ 
ನೋಡೆಂದು ತೋರಿ (ಗಂ. ೫೬೦-3): [ಮೆಟ್ಟು 4 ಆಡ್ಕು ] 


ಮೆಟ್ಟಿಂಗಾಲು ' ಮೆಟ್ಟುಗಾಲು` ನೋ. 


(396. 2೩). 


$ 


೭೩೬೮ 


ಮೆಟ್ಟು 
ಮೆಟ್ಟಿಕೆ (ನಾ). ಮೆಟ್ಟಲು; ಸೋಪಾನ: ಕಟ್ಟೆಯ ಕಟ್ಟಿದರು ಭವ 
ಸಾಗರಕೆ. . . ಮೆಟ್ಟಿಕೆಯಿಂದಲಿ ದಾಟಿ ಪೋದರು (omy. 0೯-0) : 
ಹಾವುಗೆಯಂ ಮೆಟ್ಟಿ ಶ್ಚ ಮೆಟ್ಟಿಕೆಗಳನೇರಿ ಬರುವುಗ (atop: avo). 
[ಮೆಟ್ಟು 4 ಇಕಿ] 


ಮೆಟರುಗಟ್ಟು (?),| , ಮೆಟ್ಟಿಗೆ *ಮೆಟ್ಟುಗೆ * ನೋ. 
ಮೆಟ್ಟಿಲು (ನು). ೧. ಪಾವಟಿಗೆ; ಸೋಪಾನ : ಬೆಟ್ಟದ ಮೆಟ್ಟಿಲುಂಗಳಂ 


ಮೆಟ್ಟಿ ಮುನ್ನಡಿಯಿಟ್ಟು ಮಾಂಗಿರೀಶನ ನೆನೆದು ಕರಯುಗವ ಮುಡಿಯ 
ಮೇಲ್ಮುಗಿದಿಟ್ಟ ಭರತನಂ ಶ್ರೀರಾಮನತಿದೂರದೊಳ್‌ ಕಂಡನು 
(66: 9-096). ೨. ಹಂತ ; ಘಟ್ಟ; ಆದರೂ ಅಂಕಗಳೇನು? 
ಅವುಗಳೊಂದು. ಸಾಧನವಷ್ಟೆ! ಮೇಲೆ ಮೇಲೆ ಹೋಗಲು ಮೆಟ್ಟಿ ಕ್ಟಿಲುಗಳು 
(ಕ್ಯೋತಿರ್ಶಿ - ೭), "ಮೆಟ್ಟಲು` ಪರಾ. 

ಮೆಟ್ಟಿಲ ಮಂಚ... ಪಾವಟಿಗೆಗಳಿರುವ ಎತ್ತರವಾದ ಮಂಚ ; 
ಆ ಮೆಟ್ಟಿ ಲಮಂಚಕ್ಕೆ ಇಲ್ಲಿಯ ಉಪಸ್ಮರ ಅಲಂಕಾರಗಳಿಗೆ (ಮಂತ್ರ ಕ. 34-00). 

[ಮೆಟ್ಟು ೬ -- ಇಲ್ವು (ಎ ಎ ಇಲ್ಫ್‌)] 


ಮೆಟ್ಟಿಸು (ಕ್ರಿ). ೧. ಕಾಲಿನಿಂದ ತುಳಿಯುವಂತೆ ಮಾಡು ; ತುಳಿಸು; 


ಪಸರಿಸಿ ಪಂದಲೆಯಂ ಮೆಟ್ಟಿಸಿ ವೈರಿಯ ಪಲ್ಲ ಪಣಿಗೆಯಿಂ ಬಾರ್ಚಿ . . , 
ಅವನ ಕರುಳ್ಗಳೆ ಪೊಸವಾಸಿಗಮಾಗೆ ಕೃಷ್ಣೆಯಂ ಮುಡಿಯಿಸಿದಂ 1ತೃತರಾ, 
93-083); ಕರಿಘಟೆಯಿಂದಿಕ್ಕಿ - ಮೆಟ್ಟಿ ಸೆವನೆರ್ದೆಯಂ (ರರ್ನಾರ್ಮ . ೩-೦೪); 
ಆ ಹುಲ್ಲ ಒಕ್ಕಿ ಮೆಟ್ಟಿಸಿ ತೂಜುವಾಗ ಹೊಟ್ಟ ಕ್ವಿ ಕಳೆದು ಭತ್ತೆ ನಿಂದು ಹುಲ್ಲು 
ಹೋರೆಗಟ್ಟಿತ್ತು (ಶೋಕ. ೧೪೫-೫೩); ಅರಗುಂ , . . ಗುಗ್ಗುಲಮಂ. 
ಖುರಮಂ ಪೂಸುಗೆ ಬಟೀಕಾ ಖುರಮಂ ಮೆಟ್ಟಿಸುಗೆ ಕಾಸಿ ತಂದಿಟಿ ್ಟಿಗೆಯಂ 
69ಕ್ಕ೫- ೫). ೨. (ನರ್ತನದಲ್ಲಿ) ಹೆಜ್ಜೆ ಇಡುವಂತೆ ಮಾಡು; 
ಹೆಜ್ಜೆ ಯಿಡಿಸು; ಅಮರರಾಜನೊಡನೆ ಮಹೋತ್ಸವದಿಂ ತಾಳಲಯಕ್ರಮಕೆ 
ವಿಚಿತ್ರಂ ಮೆಟ್ಟಿಸುತ್ತುಂ (ಅಕ್ಕ. ೫-೬೬). i. (ಪಾದರಕ್ಷೆಯನ್ನು) 
ಕಾಲಿಗೆ ತೊಡಿಸು; ಕಾಲಿನಲ್ಲಿ ಧರಿಸುವಂತೆ ಮಾಡು : ಅಟ್ಟೆಯ 
ದುರ್ಗುಣ ಕೆಟ್ಟು ಮೆಟ್ಟಡಿಯವರಿಗೆ ಮೆಟ್ಟಿಸ ಬಂದೆ ಮೆಟ್ಟಿಡಿಯ ತಪ್ಪಲ 
ಕಾಯದೆ ಮೆಟ್ಟಡಿಯ ಬಟ್ಟೆಯ . ನೋಡಿಕೊಳ್ಳಿ (ಸರ್ಶರ. 003-೩89); 
ಶತ್ನಮಯದ ಹಾವುಗೆಯ ಮೆಟ್ಟಿ ಸಿದರಚ್ಕುತಗೆ (ನೋಪತ. ೪3-೩). 
[ಮೆಟ್ಟು + - ಇಸ್ಶು) 


ಮೆಟ್ಟು (ಕ್ರಿ). ೧. ಹೆಜ್ಜೆ,ಇಡು ; ನಡೆ: “ಮೆಟ್ಟು -. ಪದವನ್ಮಾಸೇ, 


ಪಾದರಕ್ಷೇ ಚ” (ಕಮರಾ); ದೇವಾಂಗದ ಸಕಳವಟ್ಟೆಗಳುಮೆಂ ಮೆಟ್ಟುವೆಡೆ 
ಗಳೊಳೆಲ್ಲ ಪಾಸಿ (ಅಂಶು. ೪೨೬೪ ವು: ನಿಮ್ಮ ಶರಣರು ಮೆಟ್ಟಿದ ಧರೆ ಪುವನ 
ವಯ್ಯಾ (ಜುಶಾರೇ. 3. ೦೦೨-೨೬); ಅಗಿದು ಮೆಟ್ಟಿದಡವನಿ ಪಡುವಲು 
ನೆಗೆದುದಡರಿದು ಮುಂದೆ ಮೆಟ್ಟಲು ಚಿಗಿದುದಿಳೆ ಮೂಡಲು ಮಹಾಗಜವೈದಿ 
ತಾಹವವ (ಕುಠ್ಠಾರ್ರೋ- ೬-೪): ವ. ಕಾಲಿನಿಂದ ತುಳಿ; ಪಾದದಿಂದ ಒತ್ತು 
-ಅದುವರು ; ಬಳೆಯ ಪೇಜನಾನೆ ಮೆಟ್ಟಿದಂತೆ ನುರ್ಚುನೂಅಪ್ಪಿನಮ 
ವೆಂಕಿ (ಕಣ. 6-೬೬ 5); ಬಲಿಕುಸುಮಂಗಳೊಳ್‌ ನಲಿವ ಭೈಂಗಮನಂಗನೆ 
ನೋಯೆ ಮೆಟ್ಟುಗುಂ - - . ಪೇಟ್‌ನೆ ನೂಪುರಂ ತಗುಳ್ಳುಲಿಯೆ ಲತಾಂಗಿ 
ಗರ್ಭಭರದಿಂ ಸುಬ್‌ವಳ್‌ ನವರತ್ನರಂಗದೊಳ್‌ (ಕ್ಮ. 9-0); ಸಜ್ಜಿನೆ 
ಸೀಳ್ವಿದಿಗ್ಗ ಜದ ಮಂಡೆಯಮೆಟ್ಟಿ (ತೋಶಕ. 03-00). ೩. ಪಾದರಕ್ಷೆಯನ್ನು 
ಕಾಲಿನಲ್ಲಿ ಧರಿಸಿಕೊಳ್ಳು, - ಹಾಕಿಕೊಳ್ಳು : ಮಕೂಲಾಂಬರಮನುಟ್ಟು 
ಪೊಸವಾವುಗೆಯಂ ಮೆಟ್ಟಿ (ಕಣಾ. ೦೨-೦೦೪ ವ); ಪಳುತಿನೊಳ್ವಾ ವುಗೆಗಳಂ 
ಮೆಟ್ಟಿ (ಕರ್ಮಣಾ. ೨-೩೨); ವ್ಯಾಪಾರ ನಮಗಾಯಿತು . . . ಪರಮಪಾಪಿ 
ಕಲಿ ಎಂಬೊ ಪಾಪಾಸು ಮೆಟ್ಟಿ ದುರಾತ್ಮರಾದವರ ಎದೆ ಮೇಲೆ ನಡೆವಂಥ 
(ಕರುಂರ- ೨-೦೫-೦). ೪. ಕುಂದಣಿಸು; ಕೆಚ್ಚು : ಚಿನ್ನದ ಬಳೆಗಳಿಗೆ 
ಕೆಂಪು ಹರಳು ಮೆಟ್ಟಿದೆ (ರೂ). ೫. ಸಸಿಯನ್ನು ಹಾಕು,- ನಾಟು: 


ಮೆಟ್ಟು, 


ನಿನ್ನೆ ಮೆಟ್ಟಿದ ನಾಟಿಯ ಮೊನ್ನೆ ಮೇವುದ ಕಂಡೆ (ಸರ್ಕನ- ೬-೨೦). ೬.6 
ಪ್ರಾಣಿ ನೊದಲಾದವಿಫನರ: ಸಂಭೋಗಿಸು: * ಮೆಟ್ಟಾಡು ` 
ಶ್ರಿ (ನೆಲದ ವೆ. ಮೇಲೆ) ಕುಟ್ಟು: ಶಕುನಿ ಮುನ್ನೆ ತನ್ನ ಕ ನಾಲ 
ವಾಸಗೆಗಳನರಸಾಳಂತೆ ಕಣ್ಣ ಜದು ಮೆಟ್ಟಿ ಮಟ್ಟಮಜದಿಕ್ಕುವಾಗಳ್‌ 
(ಕಂಶಕಾ- ೬-೬೦ 2). ಲೆ. (ಪಿಶಾಚಿ. ದೆವ್ವ ಮೊದಲಾದುವು) ಅಮರಿ 
ಕೊಳ್ಳು ,-ಹಿಡಿ: ಬಹಳ ದಿನದಿಂದ ಮೆಟ್ಟಿ ಪ್ಡ ದೆವ್ವವನ್ನು ಆ ದೇವಸ್ಥಾನ 
ದಲ್ಲಿ ಬೆಡಿಸಬಿಟ್ಟ ರು (ಕೂ). ೯. ಲಿಖತವಾಗು ; ; ಬರೆದಿರು : ಪಟ್ಟ 
ಮಂಚ ತಿರುವಿಟ್ಟರೆ ಫಣೆಯೊಳು ಮೆಟ್ಟಿದ ಭ್ರಮಣೆಯು ಬಿಟ್ಟೀತೇ 
(ಪ್ರಕರ 9-088-೨). ೧೦- ನರ್ತನದ ಹೆಜ್ಜೆಯನ್ನು ಹಾಕು: ಅಂತೆ 
ಮೆಟ್ಟುವಳ್‌ ನೋಡಿದರೆಲ್ಲರಂ ಪಿಡಿದು ಮೆಟ್ಟಿದಳಿಟ್ಟಳಮಾಯ್ತು ದೇಸಿ 
(ಶುಕಥಾ- ೬-೯೦); ಚತುರಿಂದಂ ಮೆಟ್ಟಿ ತೋರ್ಪಳೋ (688. ೨-೪೦; 
ಅಚ್ಚರಸಿ , . , ಭೂಮಿಯನ್ನು ಮೆಟ್ಟದೆ. ಮೆಟ್ಟುತಿರೆ ಜತಿಗೆ (ಸಾಳ್ಮಳಾ- 
83-4೦). ೧೧. (ಆಲಂ) ಸೋಲಿಸು; ಮರುಳಾಗಿಸು ; ಅಂತೆ 
ಮೆಟ್ಟುವಳ್‌ ನೋಡಿದರೆಲ್ಲರಂ ಪಿಡಿದು ಮೆಟ್ಟಿದಳಿಟ್ಟಳಮಾಯ್ತು ದೇಸಿ. 
(ಕಂಕಣ. ೭-10). ೧೨. ನಾಶಮಾಡು ; ' ಧ್ವಂಸಗೊಳಿಸು : ಪೋಟ್ಡುರ 
ಮಿಥ್ಯಾತ್ವಪ್ರಮೂಢಸ್ಮಿರತರ ನೃಪನುನ್ಮೆಟ್ಟಿ ಗನ್ನೇಭಮಯ್ಯೂನ್‌ , , . 
ಚಂತಶ್ರೀನಾಮಧೇಯಪ್ರಭು ಮುನಿವ್ರ ತಗಳ್ನೋನ್ತು ಸೌಖ್ಯಸ್ಥ ನಾಯ್ಡಾನ* 
(ಎಕ. 11, 03-4; 700) - 

ಮೆಟ್ಟಿಕೊಳ್ಳು ೬ (ಗಾಳಿ, ಪಿಶಾಚಿ, ಗ್ರಹಚಾರ ಮೊದಲಾದುವು) 
ಅಮರು; ಹಿಡಿ: ಅವನಿಗೂ ಮೆಟ್ಟಿಕೊಂಡಿತು ಗ್ರಹಚಾರ (೫ರನು. ೩೩); 
ಪಣ ಕೈಗೆ ಸೇರಿತೆಂದರೆ ಕ್ರೋಧ ಲೋಭ . . , ಮೆಟ್ಟಿಕೊಳ್ಳುತ್ತದೆ. 
(ಪಾ: ೩೪೭); ಸ್ಟ್ರೀಪುರುಪರಿಗೆ ಮೆಟ್ಟಿ ಕೊಳ್ಳುವ ಗಾಳಿಯನ್ನು ಬಿಡಿಸು 
ಮೆಟ್ಟಿಕ್ಕು ಎ (ಆಲಂ) ನಾಶಮಾಡು; 
ಹತ್ತಿಕ್ಕು: ನಾನು . ಶತ್ರುಗಳ ತಲೆಯನ್ನು ಮೆಟ್ಟಿಕ್ಕಿದೆ 
(8890-400). ಮೆಟ್ಟಿನಿಲು, ಮೆಟ್ಟಿನಿಲ್ಲು = (ಆಲಂ) ಹತ್ತಿಕ್ಕು; 
ನಿಯಂತ್ರಿಸು : ಕಾಲಕರ್ಮವ ಮೆಟ್ಟಿನಿಲೆ ಭಗವಂತನೆನಿಸುವೆ (ಕುಠ್ಮಾಉ- 
ಬುದ್ಧಿಶಕ್ತಿಯನ್ನು ಮೆಟ್ಟಿನಿಲ್ಲುವ ಬೇರೊಂದು ಬಗೆಯ ಮನೋ 
ಮೆಟ್ಟಿ ಬೀಳು - (ಆಲಂ) 


ತ್ತಾನೆ (ಊೋರರೇ- ೫೬), 


1-4); 
ವೃತ್ತಿ ಬೇಕಾಗಬಹುದು (ಹಜೋರಘು- 1೨)- 
ಬೆಚ್ಚಿ ಬೀಳು : : ನಾನು ಮೆಟ್ಟಿಬಿದ್ದೆ. ನನ್ನ ಮನಸ್ಸಿನ ಆಳವನ್ನು ತಿಳಿದು 
ಕೊಂಡಳೇ ಅವಳು? '(0ತರ- 3೪) ; ಅವನು ಮೆಟ್ಟಿ ಬಿದ್ದು ಹಣೆಹಣೆ 
ಗಟ್ಟಿಸಿಕೊಂಡನು (ಇಶ್ಶಕ. ೩೩೨). [ದೇ.8 ತಮಿ. ತೆಲು. ಮೆಟ್ಟು] 

ಮೆಟ್ಟು, (ನಾ). ೧. ತುಳಿಯುವಿಕೆ : ತುಳಿತ : ಚಿತ್ರಮಿದು ಜಗದೊಳೆತ್ತ 
ಮೆಟ್ಟಿತ್ತ ಚಪ್ಪಟೆಯೆಂಬ ನಾಣ್ಣುಡಿಯನಭಿನಯಿಸುವಂತಾದುದು (ಕಂಠ್ರ. 
೬-೬೪). ೨: ಪುದರಕ್ಷೆ ; ಚಪ್ಪಲಿ: ಕೆರ.” ಕೆರ್ಪಿನೊಳ್‌ ಮೆಟ್ಟು ” 
(6ರನುಂ: 60); ಮೆಟ್ಟಿನ ಹೊಲಿಗೆ ಕಣ್ಣಿಟ್ಟು ಸಾಧುಗಳನ್ನು ದೃಷ್ಟಿಸಿ ನೋಡ 
ಲರೆಕ್ಷಣ ಬಿಡರಮ್ಮ (ತಿಕಂದ: 3-೪4-೪); ಚುಕ್ಕೆಗಳನು ಮೆಟ್ಟು ಮಾಡಿ 
ಬರುತಲಿಹಳು ತಾಯಿಯು (ಆಳು: ೪-೦0). ೩. ಒಂದು ಹೆಜ್ಜೆಯಷ್ಟು 
ಅಳತೆ: ಒಂದು ಪಾದದ ಪ್ರಮಾಣ: ಅಲ್ಲಿ ಬೆಳೆ ನೆಲನೊಂದು 
ಮೆಟ್ಟಿನೆಡೆಯುಂ ಬಿಡಲಿಲ್ಲದನೇಕಧಾನ್ಯಸಂಕುಳಬಹುವರ್ಣಪೂರ್ಣಕಣಿಶುವಳಿ 


ಯುಂ ನವರತ್ನರಾಶಿಯಂ ಬೆಳೆದವೊಲಿರ್ಪುದು (ನತ. 0-೬೬); 
ಧರಶಣಿಯೊಳು ನಿನಗೊಂದು ಮೆಟ್ಟು ಬಾರದು ಸಾರು (ತುರಂಗ, 
೭೨-೦೬); ಇದು ಮಾವತ್ತೆರಡುಮೆಟ್ಟಿನಲ್ಲಿ ಅಳೆದು ಬಂದ ಕಂಭವಕ್ಕುಂ 


(ಕ್ಷೇತ್ರಗ- ೩೬-೧೦೭) ಮೆಟ್ಟು ಮಿಸುಕದು ಕಡವಿನಲ್ಲಿ ನನ್ನನಿಲ್ಲಿಗೆ 
ನಸುಕಿನಲ್ಲಿ ತಂದು ಮುಟ್ಟಿಸಿದಂಬಿ ಎಲ್ಲಿ? (೧. 3೫-0೬). ೪ 
ನರ್ತನದಲ್ಲಿ ಇಡುವ ಹೆಜ್ಜೆ: ಪಾದವಿಕ್ಷೇಪ : ಲಸನ್ನೇತ್ರಂಗಳು 


ಕೂಡೆ ಬಂಚಿಸುತುಂ ವೆ: 


ಮೆಟ್ಟಿನೊಳ್ಳು ಜನತಾನೇತ್ರಂಗಳೆಂ ನಾಡೆ 


ಮೆಟ್ಟುಗತ್ತಿ 
ಚೆಲ್ಪೆಸೆದತ್ತು. ದೇವಾಂಗನಾನರ್ತನಂ (ಆತ. ೭-೦೨೩). ೫. 
ಪಾವಟಿಗೆ ; ಮೆಟ್ಟಲು ; ಸೋಪಾನ ; ಮೋಕ್ಷನಿಶ್ರೇಣಿಗಿವು ಮೆಟ್ಟಿ 
ಸಿಸಿರ್ಪಿಪ್ಪತ್ತೆಂಟು . ಮೂಲಗುಣಂಗಳುಮಂ (ರವರನ್ನು. ೦-೭೬೬); 
ಒಡಹುಟ್ಟಿದವರ ದೇಹವನೊಯ್ದು ಸುಡುಗಾಡೊಳಿಟ್ಟು ಬರುವರ 


ಮಡದಿ ಮನೆಯ ಮೆಟ್ಟಿಳಿಯಳು (ನಾಕು. ೩೨-8೬) ; ಇದ್ದಾಗ ದಾನ 
ಧರ್ಮಂಗಳ ಮಾಡೋದು ಕೈವಲ್ಯಕೆ ಮೆಟ್ಟು (ಏರಾಕ್ಕ. 6-3). ೬ ಸ್ಥಳ: 
ಜಾಗ; ಆ ಗಾಯದ ಮೆಟ್ಟಿಗೆ ನನ್ನ ಉಟ್ಟ ದುಕೂಲ ಹರಿದು ತೊಯಿಸಿ 
ಕಟ್ಟಿದೆನು (ಇತಕ. ೦೯೦). - ಗಂಡುಮೆ ಟ್ಟು' ಪರಾ. ೭. ಜಾಡ: 
ಹಾದಿ: ದಾರಿ: ಅನುಭವಿಸುವವರಿಗೇ ಆದರ ಮೆಟ್ಟು ಹ 
(ಮೀಂತು. ೩9) ; “ನೀನಲ್ಲದೆನಗಿಲ್ಲ' ಎನ್ನುವವರ ಮೆಟ್ಟು ಬೇರೆ (೫೬2, 
0೩೪): ೮. ಕಾಲಿನ ಬೆರಳಿಗೆ ತೊಡುವ ಆಭರಣ ; ಕಾಲುಂಗುರ; 
(8)- ` ಮೆಂಟಿಕೆ ಪರಾ. ೯. * ರಾಶಿಯನ್ನು ಮಾಡುವಾಗ 
ಮೆದವನ್ನು ತೂರಲು ಉಪಯೋಗಿಸುವ ಎತ್ತರವಾದ 'ತಿವುಟಿಗೆ` 
(3೩೩೨) * (ಕನ್ನಣ- 883 ಅಂಕ) : ಮೂರು ಕಾಲಿನ ಮೆಟ್ಟು, ಮೂರು 
ಲಿಂಗಗಳೇನೊ ತೂರುವನು ಜೀವಿ, ಚಿತ್ಯಳಿಯು ವಚನಗಳು ತೂರಿದಾ ರಾಶಿ 
ಶಿವಮತಕೆ (1ನ್ಮಕಾ- 083)- ೧೦. ವೀಣೆ ಮುಂತಾದ ತಂತೀವಾದ್ಯ 
ಗಳಲ್ಲಿ ಸ್ವಃ ರಸ್ಲಾ ನವನ್ನು ಗುರುತಿಸಲು ಅಳವಡಿಸಿರುವ ಮನೆ, _ 
ಹಂತ: 'ಎಡಗೆ]ಯೊಳಮರಿಸಿ ವೀಣೆಯನಾಂತು ಮೇಗಡೆ ಮೆಟ್ಟಿನೊಳು 
ಬೆರಳಾಡೆ (i 604) ; ಮೆಟ್ಟುಗಳ ನೆರೆ ತಿದ್ದಿ ವೀಣೆಯ ಮುಟ್ಟು ಸ್ಪಿವಳು 
(6ನ. ೧೧. [ನಾಟ್ಯ] ಹತ್ತುಬಗೆಯ | ಅಡವಗಳ್ಲಿ 


೩-೬೭). 


ಒಂದು: ಪ್ರಸಿದ್ಧ ನಾಟ್ಯಚಾರ್ಯರು ಈ ಅಡವುಗಳನ್ನು ಹತ್ತು ವಿಧವಾಗಿ 
ಮಿಗಡಿಸಿವ್ದಾರೆ : (೧) ತಟ್ಟು, (೨) ಮೆಟ್ಟು (೧೦) ನಡೈ 
(ಅಛತ್ಕ. ೩೨)- [< ಮೆಟ್ಟು-/ತಮಿ. ತೆಲು. ಮೆಟ್ಟು] 


ಮೆಟ್ಟುಂಗುಟ (ನಾ). (ಶಬ್ದವಾಗದಂತೆ ನಡೆಯಲು. ಅಥವಾ ಎತ್ತರ 
ದಿಂದ ನೋಡಲು) ಉಂಗುಷ್ಟದ ಮೇಲೆ ನಿಲ್ಲುವಿಕೆ : ಪುಟ್ಟುಂಗುಟದ 
ಮೆಲ್ತಿತ್ತಾದ ಮೃ ದುಳಯಾನದಿಂದ ಬಂದು, ಅರೆನೋಟದಿಂದ ರಣ! ಇಧೀ(ರನನ್ನು 
ಕಂಡು. ಜವನಿಕೆಯ ಹಿಂದಣ್ಣೆ ತೇಲ್ಲು ಹೋಗಿ, ಹುದುಗಿ ನಿಲ್ಲುವಳು 
(ಮುಂತ್ರಶ, 000-೬)- [ಮೆಟ್ಟು ೬ ಉಂಗುಟ] 

ಮೆಟ್ಟುಂಗುಡ್ಡೆ (ನಾ)- ಒಂದು ಸ್ಮಳದ ಹೆಸರು : ಸೊಗಿಲ್ಲಪಳ್ಳವೆ ಗುಡ್ಡೆ 
[ಬಡ]ಗಣ[ದು]ಡ್ಮಿ ಮೆಟ್ಟುಂ[ಗು]ಡ್ನೆ [ಮೊಳ್ಳೆ]ಆಕಿಗುಡ್ಡೆ (4943. ೫1-1, 
Fat; we). [ಮೆಟ್ಟು 4 ಗುಡ್ಡೈ (೬ ಗುಡ್ಡ್ಮ)] 

ಮೆಟ್ಟುಕತ್ತಿ ` ಮೆಟ್ಟುಗತ್ತಿ ` ನೋ. 

ಮೆಟ್ಟುಕಲ್ಲು ' ಮೆಟ್ಟುಗಲ್ಲು' ನೋ. 

ಮೆಟ್ಟುಗಟ್ಟೆ (ನಾ). ಮೆಟ್ಟಲುಗಳ ಕಟ್ಟಿ; ಸೋಪಾನಕಟ್ಟೆ ; ಈ ಉಪ್ಪರಿಗೆ 
ಗಳಲ್ಲಿ ಹೋಗಲಿಕ್ಕೆ . . . ಸುತ್ತಿರುಗುವ ಮೆಟ್ಟುಗಟ್ಟಿಗಳಿವೆ (ಮುಂಬಯಿ 
೬-೦೦೬): ತಿರುಗಿ ದೇವಾಲಯದ ಕಡೆಗೆ ಹೊರಟು ಬಂದು ಮೆಟ್ಟು ಗಟ್ಟೆಯ. 
ಮೇಲೆ ನಿಂತು . . - ಪ್ರಾರ್ಥನೆಗೆ ಸುರುವು ಮಾಡಿದನು (ಕೊಣಿ. ೩೪). 

[ಮೆಟ್ಟು 4 ಕಟ್ಟಿ] 

ಮೆಟ್ಟುಗತ್ತಿ, ಮೆಟ್ಟುಕತ್ತಿ (ನಾ). ಮೆಟ್ಟಿಕೊಂಡು ಕುಳಿತು (ತರಕಾರಿ 
ಮೊದಲಾದುವನ್ನು) ಕತ್ತರಿಸುವಂತೆ ಮಣೆಗೆ ಅಳವಡಿಸಿರುವ 
ಕತ್ತಿ, - ಈಳಿಗೆ : ಸಾಕಿಷ್ಟು ಸುಲಿದುದು ಬಿಡು - ಮೆಟ್ಟುಗತ್ತಿಯ 
(ತಂತ್ರಂ: ೦೫-೪): ಅಂಗಳದಲ್ಲಿ ಮೆಟ್ಟುಗತ್ತಿಯ ಮೇಲೆ ಕುಳಿತು 
ಒಂದೊಂದಾಗಿ ಅಡಿಕೆಗಳನ್ನು ಚುಚ್ಚಿ ಸುಲಿಯತೊಡಗಿದರು (Ce. 
೦30) ಮೆಟ್ಟುಕತ್ತಿ: ಎಳಚಿತ್ತಾಯರು ಮೆಟ್ಟುಕತ್ತಿಯ ಮೇಲೆ 
ಕುಳಿತಿದ್ದರು (ಗುಳ. 64); ಮೆಟ್ಟುಕತ್ತಿಯೊಂದನ್ನು ತಂದು ಅರ್ಧಹಣ್ಣಾದ 


ಪೇರ್ಲೆಹಃ 


ನ್ನು ಹೆಚ್ಚಿ (ಜಾ. ೦೬೩). [ಮೆಟ್ಟು 4 ಕತ್ತಿ] 


ಮೆಟ್ಟುಗಲ್ಲು 


ಮೆಟ್ಟುಗಲ್ಲು, ಮೆಟ್ಟುಕಲ್ಲು (ನಂ). ೧. ಮೆಟ್ಟಲು; ಸೋಪಾನ: 
ಕುಟ್ಟಿ ಮುಜುವುತ ನಿಮ್ಮ ಜಿನನ ರೂಪೆಲ್ಲಮಂ ಮಟ್ಟು ತ್ಬಿಗಲ್ಲಳ ಮಾಡನೇ 
(ಬಕ್ಕೆಪು. ೪-6-2) ; ಬರದ ಹೃದಯವೇ ಆಗ ಮಾಡುವುದು ಅದನು 
ಮೆಟ್ಟುಗಲ್ಲು | (sine. ೪೮-೦೬) ; ಎಂದೂ ಇಲ್ಲದೆ ಇಂದು ನೀವು ನಮ್ಮ 
ಮನೆಯ ಮೆಟ್ಟು ಸಗಲ್ಲನ್ನು ಹತ್ತಿರುವುದೇ ಸಾಕ್ಷಿ (ತುಂಗಳ. ೦೦೯): 
ವಿ. “ಹೊಳೆ, ಕೆಸರು, ಮೊ. ನ್ನು ಕಾಲು ಒದ್ದೆಯಾಗದಂತೆ ದಾಟು 
` ವುದಕ್ಕ್ಕಾಗಿ ಹಾಕಿರುವ ಕಲ್ಲು (sipplagniaan ಇಂಕನ) 
ಮೆಟ್ಟುಕಲ್ಲು; ೧- ರಾಮರಾಯರು ಹೊಲಗಳಿಡೆಗೆ ಸಾಗಿ 
ಬಂದು ಮನೆಯ ಮುಟ್ಟು ಕಲ್ಲಿಗೆ ಕಾಲಿರಿಸಿದ್ದರಷ್ಟೆ (ಕುರುಕಾ. ೩೬)- 
[ಮೆಟ್ಟು 4 ಕಲ್ಲು (ಆಕಲ್ಮ್‌)] 
ಮೆಟ್ಟುಗಾಲು. ಮೆಟ್ಟಿಂಗಾಲು (ನಾ). ಉಂಗುಷ್ಟದ ಮೇಲೆ ನಿಂತ 
ಕಾಲು. ಮೆಟ್ಟಿಂಗಾಲು ; ಮೆಟ್ಟಿಂಗಾಲ ಮೇಲೆ ನಿಂತು 
ನೋಡುತ್ತ (ಸರವ. ೩6) ; ಆದು ಮೆಟ್ಟಿಂಗಾಲು ಇಟ್ಟುಕೊಂಡು 
ಸಾಧ್ಯವಾದಷ್ಟು ಮಟ್ಟಿಗೆ ನೆಟ್ಟಗೆ ನಿಲ್ಲುತ್ತದೆ (೩ಿಠಂರ- 11, ೨೦೦). 
ಮೆಟ್ಟುಗಾಲಿನಲಿ ನಿಲ್ಲು. ಮೆಟ್ಟುಗಾಲಲ್ಲಿ ನಿಭು-(ಆಲು) ತುದಿಗಾಲಲ್ಲಿ 
ನಿಲ್ಲು: ಆತುರಪಡು ; ತವಕಿಸು : ಇವರು ಮಾಡುವ ಭಕ್ತಿ ಮೆಟ್ಟು 
ಗಾಲಿನಲಿ ನಿಂದು ತುತ್ತ ನುಂಗಿದಂತೆ (ಕೋಳನೂ- ೪6-0೯): ಕೆಲವರು 
ಮೆಟ್ಟುಗಾಲಲ್ಲಿ ನಿಂತರು (ಪ್ರತರು. 0೮೮). [ಹೆಟ್ಟು *ಕಾಲ್ಕು (ಕಾಲ್‌)) 


ಒಮ್ಮೆ 


15 


ಮೆಟ್ಟುಗೆ, ಮೆಟ್ಟಿಗೆ (ನಾ). ೧. ಮೆಟ್ಟಲು; ಸೋಪಾನ: 
“ಮೆಟ್ಟುಗೆಗೆಯ?' ಪರಾ. ಮೆಟ್ಟಿಗೆ : ೧. ಒಂದು ಮೆಟ್ಟಿಗೆಯೊಳಲ್ಲಿ| 20 
ಮಂಡಿಸಿ (ನನನೋ- 4-೩೬) ; ಅಟ್ಟಳೆಗಟ್ಟಿಸಿದು ಸ್ವ ಸ್ವರ್ಗಕಡರುವ 


ಮೆಟ್ಟಿಗೆಯೆನೆ ಶೋಭಿವೆತ್ತು (ಗೊಮ್ಮುತ- "ಚ ೨. ಹಂತ ; ಘಟ್ಟ; 
ಮಜಲು: ಭಾರತದ ಪೂರಾಯಣ . ಅ ಸಾ 


(ಮುಕ್ಕಫು: ೨೬)... ೩. ಬೀಡು: ನಾನು ಮೆಟ್ಟಿಗೆಯನ್ನು 
ನವನ್ನು ಬಿಟ್ಟು ದೂರದಲ್ಲಿ ಬಯಲೊಳಗೆ ಬರ ಗು (ಉ೪೦- ೦೦೦). | ೩6 
[ಮೆಟ್ಟ್ಟು.- -ಗೆ) 
ಮೆಟ್ಟುಗೆಗೆಯ್‌ (ಕ್ರಿ). ಮೆಟ್ಟಲನ್ನು ಮಾಡು; ಸೋಪಾನವನ್ನು 
ನಿರ್ಮಿಸು: ಪೇರಟ್ಛಿಗಳನೆ ಮೆಟ್ಟುಗೆಗೆಯ್ದಾ . , . ದಿಟ್ಟಿರಡರ್ದರ್‌ 


(೫. ೨-೦೦೪). [ಮೆಟ್ಟುಗೆ 4- ಕೆಯ) 
ಮೆಟ್ಟುಗೆಯ್‌ (ಕ). ಮೆಟ್ಟುಗೆಗೆಯ್‌ ; ಪಡಲ್ವಟ್ಟಟ್ಟೆಗಳು 
ಮೆಟ್ಟುಗೆಯ್ಮು (8150, ೩-೩). [ಮೆಟ್ಟು 4 ಕೆಯ) 
ಮೆಟ್ಟುಹುರುಳಿ (ನಾ). ಒಂದು ಬಗೆಯ ಔಷಧೀಸಸ್ಯ : ಹುಣ್ಣು 
ಕೆಂಪ್ರಹುಟ್ಟಿದಾಗಿ ಮೆಟ್ಟುಹುರುಳಿಯ ಹಾಲ ತೊಡೆಯಲು: ಮೂಜು 
ದಿನದಲ್ಲಿ ಮಾಣ್ಣುಂ (ನನ್ಮಿವಿ. ೬೭). ಮೆಟ್ಟು, + ಹುರುಳಿ (-ಪುರುವಳ್ಳಿ)] 
ಮೆಟ್ರಿ ' ಮೆಟರು ? ನೋ. A 
ಮೆಟ್ರಿಕಟ್ಟು ' ಮೆಟರುಗಟ್ಟು ' ನೋ. 
ಮೆಟ್ರೆಗಟ್ಟು ` ಮೆಟರುಗಟ್ಟು ` ನೋ. 
ಮೆಟ್ಟು " ಮೆಟ್ಟಿಲು” ನೋ. 
ಮೆಡ ನಾ. ಕುತ್ತಿಗೆ : ಕತ್ತು : " ಮೆಡಶಿರ ` ಪರಾ. 
ಮೆಡಮೆಟೈಯನ್ನು ಹತ್ತು ಎ (ಆಲಂ) ಸವಾರಿಮಾಡು ; ಅಧಿ 
ಕಾರವನ್ನು ಚಲಾಯಿಸು (?) :: ಅವರ ದೂರುಗಳನ್ನು ಕೇಳದೆ ಅವರ 
ಸಂಗಡ ಮಾತನಾಡಿದರೆ ತಮ್ಮ ಗೌರವ ಭಂಗವಾಯಿತೆಂದು ಮೆಡಮೆಟ್ಟಿ 
ಯನ್ನು ಹತ್ತುತಾ, ಸುಮ್ಮನಿದ್ದರೆ ಅವರ ದೂರೇ. ಏನೂ ಇಲ್ಲವೆನ್ನುತಾ 
* ಮಾಡುವ ಕೆಲಸವೆಲ್ಲಾ ದೊರೆಯ ಅಪ್ಪಣೆಯಂತೆ ಮಾಡಿದೆವೆನ್ನು 
ತಾರೆ (ಮಾಮುರಾ- ೬೦). [+-ತೆಲು. ಮೆಡ] 
ಮೆಡರು "ಮೆಟರು' ನೋ. 


೭೩೭೦ 


ಮೆತ್ತಗೆ 


ಮೆಡರುಗಟ್ಟು * ಮೆಟರುಗಟ್ಟು ' ನೋ. 

ಮೆಡಲು, ಮೆಡ್ಲು (ನಾ). ಪ್ರಶಸ್ತಿಪದಕ : ಯಾರು ಕೊಟ್ಟರೋ ಬಾನಿ 
ಗೊಂದು ಬಂಗಾರದ ಮು: (ಕಾತಗೀ, ೩೦೮); ಎಷ್ಟು ಬಂಗಾರದ 
ಮೆಡಲುಗಳು ಬಂದಿತ್ತು (೧ಡುಕ. ೬3); ಅನೇಕ ಮೆಡಲ: ಗಳನ್ನು ಪಡೆದು 

ಎಂ. ಎಸ್‌ಸಿ. ಪಾಸುಮಾಡಿದ (ಗಾರು. 0)- ಮೆಡ್ಲು: ಅವನ ಕಲೆಗೆ 


ಸಿ ಮೆಡ್ಲು ಗ (ಆದಾನ, ೩೪). [ಗ Medal] 

ಮೆಡಶಿರ' (ನಾ). ತಲೆಯ ಕೆಳಭಾಗ; ಕುತ್ತಿಗೆಯ ಹಿಂಭಾಗ: 
ಹೆಕ್ಕತ್ತು 2 ಆವಾಗಿನಿಂದ ರಂಗಪ್ಪನಿಗೆ ಮೆಡಶಿರದ ನೋವು ಬರ್ತಾ ಇದೆ. 
(ಮುಮೋಸಂ. ೧೯೩). [ಮೆಡ | ಶಿರ್ಕ] 

ಮೆಡಸಿ (ನಾ). ಒಂದು ಬಗೆಯ ಸಸ್ಯ *: *ಮೆಡಸಿಯೆನಲ್‌ ಕುಜೀಯ 
ಮರನಕ್ಕು” (ಮಗಂ. ೩೬-೦೬). [2] 

ಮೆಡಜು (ಕ್ರಿ). ಹೆಣೆ; ಕಟ್ಟು: ವೆಸೆ ತೀವ್ರಬಾಣಾಳಿಯೊಳೆ 
ಮೆಡಜದಂತಂಬರಂ ಬಾ: 


(2ಿಕರಾ- ೦೨-೨೦), 
ಅತ್ತ ನಿರಂಕುಶಂ ಮುಜದಂಗಜನ್ಮನುನ್ಮತ್ತ 
ಮತಂಗಜಂಬೊಲೆಸೆದು (ಆರನೇ, 3-೩8). 'ತಟ್ಟಿಮೆಡಜು' ಪರಾ. 

[ದೇ.॥ ತಮಿ. ಮಿಟೈ. ಮುಟ್ಟ ; ಮಲ. ಮಿಡಯು ; ತುಳು, ಮಂಡೆ] 
ಮೆಡ್ಡಗಣ್ಣ *ಮೆಳ್ಳೆಗಣ್ಣ ' ನೋ: 

ಮೆಡ್ಡಗಣ್ಣು ಮೆಳ್ಳಿ! ಗಣ್‌: ನೋ. 

ಮೆಡ್ಡರಿಸು (ಕ್ರಿ). ಕಚ್ಮಿನ ಚಲನೆಯು ನಿಂತು ಬಿರುಗಣ್ಣಾಗು: ಇವು ಬೇಟೆ 
ಗಳನ್ನು ಎಷ್ಟು ಬಿಗಿಯಾಗಿ ಹಿಡಿಯುತ್ತವೆಂದರೆ ಇವುಗಳ ಮೂಗನ ಹೊಳ್ಳೆ 
ಗಳಿಗೆ ನೀರನ್ನು ಸುರಿದ ಹೊರತು ಹಿಡಿದ ಬೇಟೆಯನ್ನು ಬಿಡುವುದಿಲ್ಲ. ಕಣ್ಣು 


ಗಳು ಮೆಡ್ಡರಿಸಿಕೊಳ್ಳುವವರೆಗೂ ಶೋಷಾವೇಶಿಂದ ಹಿಡಿಯುತ್ತವೆ. 
(ಕ್ರ. 1, ೨೭). 'ಮೆಳ್ಳಿಸು` ಪರಾ. [2+] 
ಮೆಡ್ಡೆ ` ಮಡ್ಡಿ” ನೋ: 
ಮೆಡ್ಲು 'ಮೆಡಲು" ನೋ: 
ಮೆಣಸಿಕೆ ` ಮೆಳಸಿಗೆ' ನೋ. 
ಮೆಣಸಿಗ (ನಾ). ಮೆಣಸಿನ ವ್ಯಾಪಾರವನ್ನು ಮಾಡುವವನು: 


ತಂಬುಲವಂ ಕೊಳ್ಳಂ ಮಾಜುವಂ ಮೇಣ್‌ ತಂಬುಲಿಗಂ. ಏವಂ ದವಸಿಗಂ, 
ಗಂದಿಗಂ, ಮೆಃ ಪಿಸ್ಟಲಿಗಂ (ಕರ್ಯಾನು, ೪೮೯ ಪ್ರಯೋ). 
[ಮೆಣಸು (ಎಮೆಟಸು) 4 - ಇಗ] 
ಮೆಣಸಿಗೆ " ಮೆಳಸಿಗೆ ' ನೋ. 
ಮೆಣಸಿನಕಾಯಿ. (ನಾ). ಅಡುಗೆಯಲ್ಲಿ ಕಾರಕ್ಕಾಗಿ ಬಳಸುವ ಒಂದು 
ಬಗೆಯ ತರಕಾರಿ; ವಹವ್ವಾರೆ ಮೆಣಸಿನ ಕಾಯಿ ಒಣರೊಟ್ಟಿಗೆ ತಂದೆನೊ 
ತಾಯಿ (ಶೃರಂದ- ೩-೭೩ ಶಂ೭); ಮೆಣಸಿನಕಾಯಿ . , , ಇದು ಮೈ ಸೂರು 
ರಾಜ್ಯದ ಕೆಲವುಭಾಗಗಳಲ್ಲಿ ಮತ್ತು ಮುಂಬಯಿರಾಜ್ಯದ ಕೆಲವುಭಾಗಗಳಲ್ಲಿ 
ನಿಖ್ಯವಾಗಿ ಬೆಳೆಯುತ್ತದೆ (ಸಸ್ಮತ9. 0೩೪) "ದೊಡ್ಡ. ಮೆಣಸಿನಕಾಯಿ”, 
Posen ಪರಾ. 
[ಮೆಣಸು (ಇ ಮೆಚಿಸು) ಕಾಯ್ಕಿ (ಎ'ಕಾಯ್ಕ್‌)] 
ಮೆಣಸು ` ಮೆಟಿಸು ' ನೋ. 
ಮೆತು "ಮಿದು' ನೋ... 
ಮೆತುಮನುಷ್ಯ (ನಾ). ಮೃ ದುಸ್ವಭಾವದ ಮನುಷ್ಯ ; ಕೋಮಲವಾದ 
ಮನಸ್ಸಿ ನವನು: ಮೆತುಮನುಷ ರನ್ನು ಕಂಡರೆ ಎಲ್ಲರೂ ಸವಾರಿ 
ಮಾಡುತ್ತಾರೆ (ನುಶಾಗ್ನ ೪೭). [ಮೆತು (ಆ ಮಿದು) 4 ಮನುಷ್ಯ] 
ಮೆತ್ತಗೆ (ಅ)- ೧. ಮೃದುವಾಗಿ; ಕೋಮಲವಾಗಿ : ನೆಲ ಮೆತ್ತಗೆ ಆಂತ 
ಗುದ್ದೋ ಜನ ಇದು (ಕಮ್ಮಟ. 4೬); ನೆನೆದ, ಕಲ್ಲು ಮೆತ್ತಗೆ ಆದೀತೆ? 


ಮೆತ್ತನ 


(me). ೨. ನಿಶ್ಶಕ್ತವಾಗುವಂತೆ ನ ದುರ್ಬಲಗೊಳ್ಳುವಂತೆ : ವಿರುದ್ಧ 
ಪಕ್ಷದವರನ್ನು ಮೆತ್ತಗೆ ಮಾಡುವ ಮಸಲತ್ತು (ಮಕರ: ೨೦)- ೩. ಮೆಲ್ಲಗೆ; 
ನಿಧಾನವಾಗಿ: ಅವನು ಮೆತ್ತಗೆ ನಡೆದುಕೊಂಡು ಬರುತ್ತಾ ಇದ್ದ್‌ನೆ(ಕೂ3). 
ಮೆತ್ತಗಾಗು ೧. ಮೃದುವಾಗು; ಕಾಠಿಣ್ಯವನ್ನು ಕಳೆದು 
ಕೊಳ್ಳು : ನೆಲ್ಲಿಕಾಯಿ ಮೆತ್ತಗಾದಾಗ . .- - ಮೆಣಸಿನ ಹುಡಿಯನ್ನು 
ಸೇರಿಸುವುದು (ಅರಸ್‌: ೦೦೭); ಆ. ರುಜಕುರು ಮೆತ್ತಗಾಯಿತು 
(ಈತ. ೦೪), ೨. ನಿಶೈಕ್ರವಾಗು; ದಾರ್ಬಲವಾಗು : ಹೆಚ್ಚೆಚ್ಚು 
ತೆರಿಗೆಗಳನ್ನು ಈಗಾಗಲೆ ತೆತ್ತು ಪೂರ್ತಿ ಮೆತ್ತಗಾಗಿದ್ದಾರೆ (ಹುತ್ಮುಶು- ೬೭). 
[ಆ ಮೆತು - ಅಗೈ] 
ಮೆತ್ತನ ` ಮೆತ್ತನೆಯ '-ನೋ- 
ಮೆತ್ತನೆ (ಅ). ೧: ಮೆತ್ತಗೆ ೧: ಮೆತ್ತನಪ್ಪಂತು ಪಾಕು ಮಾಡಿಯೋದನ 
ಕುತ್ತಮದ ಬೆಣ್ಣೆಯಂ ಹಸಿಯಡಕೆಯನಿತಿಕ್ಕಿ . . . ಬಳಿಕ ಗಂಜಿಯ 
ಬಸಿಯಲದುವೆ ನವನೀತೋದನಂ (ಸೂಶಕಾ: ೩-0): ೨. ಇ ಮೆತ್ತಗೆ ೩: 
ಮೆಲ್ಲನೆ ಮೆತ್ತನೆ ನಡೆತರುತಲ್ಲಲ್ಲಿ ಕುನುಂಗಿ ಕುರ್ಗಿ (೧೦೪: ೩-೦೬)- 
ಮೆತ್ತಮೆತ್ತನೆ. (ದ್ವಿರುಕ್ತಿ): ಕತ್ತುರಿ ಸಾರಣೆ ಪೂವಲಿ ನೆಲನೊಳು 
ಮೆತ್ತಮೆತ್ತನೆ ಬರುತಿರ್ದ (605. ೪೭-39): [ಇ ಮೆತು  -ಲನೆ,] 
ಮೆತ್ತನೆಯ, ಮೆತ್ತನ, ಮೆತ್ತನ್ನ (ಗು). ಮೃದುವಾದ ; ಕೋಮಲ 
ವಾದ: ಮೆತ್ತನೆಯ ಗಾದಿ ವಗೈರೆ. ಇರಲಿಲ್ಲ (ಕಂಂತು. 0); ಮೆತ್ತನೆಯ 
ಒರಗುದಿಂಬುಗಳು ಬೇಕು (೫೬3. ೧೦): ಮೆತ್ತನೆಯ ಹಾಸಿನೆ. 
ಮಲಗಿಸಿದರೊಡನೆ (೧ಂಊಕ- 504-309). ಮೆತ್ತನ : ಅತ್ತಿತ್ತ ಅಲೆದಾಡಿ 
ಮೈಯಲ್ಲಿ ಧೂಳಾಗಿ ಮೆತ್ತನ ಮನಕೆ ಗಾಯಾಗಿ (ಸಿದ್ಧಶು- ೫-೪) 
ಮೆತ್ತನ್ನ: ಮೈಮೇಲೆಲ್ಲ ಮೆತ್ತನ್ನ ಉಣ್ಣೆ ಇರುತ್ತದೆ (ಮಂಂಯ- ೪-3೦೮). 
[ಆ ಮೆತು 4 - ಅನೆಯ್ಯ) 
ಮೆತ್ತನ್ನ " ಮೆತ್ತನೆಯ ' ನೋ. 
ಮೆತ್ತಿಗೆ (ನಾ)- ೧. ಹಚ್ಚುವಿಕೆ ; ಬಳಿಯುವಿಕೆ ; ಲೇಪಿಸುವಿಕೆ : ಉರಿ 
ಕೊಂಡ ಕರ್ಪುರಕ್ಕೆ ರೂಪಿಂಗೆಡೆ ಇಲ್ಲ ಬಯಲ ಬಡಿನಡವಂಗೆ ಕೈಗೆ ಮೆತ್ತಿಗಿಲ್ಲ 
(ನೋತ. ೨೦-೩೪) ೨. ಅಂಟಿಕೊಂಡಿರುವುದು ; ಮೆತ್ತಿಕೊಂಡಿರು 
ವುದು: ಕರುಳಿನ ಕುಸುರಿಗಳ ತಲೆಮಿದುಳ ಮೆತ್ತಿಗೆವಸೆಯ ತೊರಳೆಯ 
ತೊಗಲಲಿ ರಂಜಿಸಿತು ರಣಭೂಮಿ (ಕುವ್ಮಾಕ. 06-30): ಹ. ಮೆತ್ತುವ 
ಸಾಧನ ; ಅಂಟುಲ್ಲೇಪ : ನಯಗಾರೆ ; ಮೆತ್ತಿಗೆ ; ಅಂಟುಪುಡಿ ; ಅಂಟು 
ಲೈಪ (compo. ಇಂಕ2). [ಮೆತ್ತು 4 - ಣಗ) 
ಮೆತ್ತಿಸು (ಕ್ರಿ): ಮಣ್ಣು, ಗಾರೆ ಮೊದಲಾದುವನ್ನು ಲೇಪಿಸು: ಈ 
ವಾರಾಹನಿಗೆ ಆ ಕಟಿಗೆ ಮೆತ್ತಿಸಿ ಧರ್ಮದ ಉದಕವನೂ ಇರಿಸಿಸಿ...ಆ 
ಧರ್ಮ್ಮವ ಆಚಂದ್ರಾರ್ಕ್ಯವಾಗಿ ನಡೆಸುವರು (4933. 1%-11, ೬-40; 
1500). [ಮೆತ್ತು + - ಇಸ್ಕು] 
ಮೆತ್ತು (ಕ್ರಿ). ೧. (ದಟ್ಟವಾಗಿ) ಬಳಿ ; ಲೇಪಿಸು ; ತೊಡೆ; ಹಚ್ಚು: 
ಮೃದುವತ್ಮುಷ್ಟಮೆನಿಪ್ಪ ಮಂಡಗೆಯಂ . . . ನಾಳಿಕೇರದ ತೋಯಂ 
ಸಿತಮೆಂಬಿವಂ ಕಲಸಿ ಮಣ್ಣೊಳ್‌ ಭಾಂಡಮಂ ಮೆತ್ತಿ ಸುತ್ತಿದ ಕರ್ಚಿಂ 
ಸುಡೆ (ಊಕೋಶ. 6-೭); ಬಿತ್ತದ ಹೊಲ ಹೊಲ್ಲ ಮೆತ್ತದ ಮನೆ 
ಹೊಲ್ಲ (ಸಣ್ಣ: 0080). ೨. ತುರುಕು; ಗಿಡಿ; ಒತ್ತು: 
ಅದಿರ್ದಾನಕರವದಿಂದೊಡೆದ ದಿಕಾಭಿತ್ತಿಗಳನಮರೆ ಮೆತ್ತಲ್ಕುಯ್ವಂದದಿನನು 
ಕೂಳಾನಿಳಮುಯ್ಮುದು ಮದಜಳದೊಡನೆ ಬೆರಸಿ ತದ್ಭಳರಜಮಂ (ರರ್ಥಣ್ಯ. 
6-0೬); ಆ 'ವಾಟೆಯೊಳಗೆಯುಪ್ಪನ ಹುಡಿಯ ತಡಹಿಕೊಂಡು ಗೊಂದಣದ 
ಸಂಭಾರಮಂ ಮೆತ್ತಿ (ಸೂಶತಾ- ೪-೬೪); ಇಲೀ ಒಳಗೆ ಬಿಟ್ಟು ಬಿಲಕ್ಕೆ 
ಮಣ್ಣು ಮೆತ್ತಿದ (ಗವ). ೩. ಅಂಟಿಕೊಳ್ಳು ; ಹತ್ತಿಕೊಳ್ಳು ; 
ಕೂಡು: ನೆತ್ತರ ಧಾರೆಯಿಂ ಮೆತ್ತಿದ ಕಣ್ಗಳನೊತ್ತಂಬದಿಂ ತೇಣಿದು 


೭೩೭೧ 


10 


ಮೆದಲು 


(ಕಂತಣ- ೦೩-೦೦೪ 5); ಪಿರಿದಪ್ಪ ಪುತ್ತಿನೊಳೊತ್ತಿ ಪೋರ್ನು ಮೆತ್ತಿದ 
ಕರ್ದಮಂ ನಿಟಿಲತಟದೊಳ್‌ ಪತ್ತಿರ್ದ ಧೂಳಿ ಮೆಯ್ಕೊಳೆ ಮೆಲ್‌ಯೆ.... 
ಕಾಳರಕ್ಕಸರಂತಿರ್ಪ ಕಾಳ್ಕೋಣಂಗಳಿಂ (೧06. 0-056 ನ). ೪. ರಚಿಸು: 
ನಿರ್ಮಿಸು : ಇನ್ನವಂ ಬಿಲ್ಲೋಜನಾ ಮಣ್ಣ ಗೊಂಬೆಯಂ ಮೆತ್ತದಿರನದರ 
ಮುನ್ನಿಂದು ಬಿಲುವಿದ್ಯೆಯನ್ನ ಭ್ಯಾಸ ಮಾಡದಿರನಿಳೆಯೊಳಗೆ ಹಿರಿಯ ಬಿಲ್ಲಾರ 
ತಾನಾಗದಿರನೀ ಬಾಲ ! (ತಕ್ಕಿರ. 08-030). ೫. (ಆಯುಧ, ಬಾಣ 
ಮೊದಲಾದುವುಗಳಿಂದ) ಚುಚ್ಚು ; ನಾಟು: ದುರಿಯೋಧನನ - , 
ಮೆಯ್ಯಲಿ ಮೆತ್ತಿದನು , ಮುಮ್ಮೊನೆಯ ಬೋಳೆಗಳ (ಕುನ್ಮಾರ್ರೋ. 
0-೩೦) ; ಪಲಮಯುಧಂಗಳಿಂ ಮೆತ್ತುವರ್‌ ಕುತ್ತುವರ್‌ ಜ್ವಲಿತ 
ಕೋಪಾಗ್ನಿಯಿಂಧುಉುಬುವರ್‌ ತಜುಬುವರ್‌ ಗುಹನನಾ ಖಳನನುಜರು 
(ತಂಕ್ರು- ೩-೨9) ; ಕಣೆಗಳಂ ಕಣೆಗಳಿಂ ಕತ್ತರಿಸಿ ಮೆತ್ತುವರೊಡಲೊಳಂಬಂ 
(ಕೈಮಿಳಾ- ೨೨0. ೬. ಕವಿ; ಆವರಿಸು; ತುಂಬು: ಪಲವುಂ 
ವ್ರತತಿಗಳಖ್ಪದವೊಲಿಳಾಸತಿ ಮೆಯ್ಯಂ ಪುತ್ತು ಪತ್ತಿ ಮೆತ್ತಿದುವೆನಿತುಂ 
(ಉತತ್ರ. 6೨೪) ; ಜ್ವರಮಾದರಂತೆ ದಾಹದಿಂ ಮೆತ್ತಿ ಕಾಯ್ದ ಕಬ್ಬುನ 
ದಂತೆ ಮೆಯ್‌ ಕಾಯ್ದು (ಛರನ್ಕು- ೧೩-೦೧೬). [ದೇ.ಕ ತಮಿ, ತುಳ್ಳು 
ತೆಲು. ಮೆತ್ತು; ಕೋತ. ಕೊಲಾ. ಪರ್ಜಿ. ನಾಯ್ಕಿ, ಮೆಶ್‌] 

ಮೆತ್ತೆ (ನಾ). ೧. ಮೃದುವಾದ ಹಾಸು; ಸುಪ್ಪತ್ತಿಗೆ; ಮಜ್ಮನ 
ಭೋಜನ.. - . ತಾಂಬೂಲ ರತ್ನಾಭರಣ ಮೆತ್ತೆ ಶಯನ ಸ್ಟ್ರೀಸಂಸರ್ಗ 
ಒಡೆಯಂಗೆ ಆಯಿತ್ತೆಂಬುದ ಕೇಳಿ... ತನ್ನ ಸ್ವಸ್ರೀಗೆ ಕೂಟಸ್ಥನುಗಬೇಕು 
ತಕರ. 1, 9೩೬-983); ಅಂತಃಪುರದಲ್ಲಿ ಮೃದುವಾದ ರೇಷ್ಮೆಯ ಮೆತ್ತೆಗಳ 
ಮೇಲೆಯೂ ಎಷ್ಟೋ ರುತ್ರಿಗಳನ್ನು ಅವನು ಕಳೆದಿದ್ದನು (ನಗೂ. 0). 
೨. ಮೃದುವಾದ ದಿಂಬು : ಖುರ್ಚಗೆ ಮೆತ್ತೆಗಳು ಬಂದಿವೆ (ಕಠಾರ. ೨ 
ಆ ಆಸನಗಳ ಮೇಲೆ ಕಿಂಕಾಪಿನ ಮೆತ್ತೆಗಳು ಇದ್ದವು [0 ಉಡ: 0%)- 

[ದೇ.8 ತಮಿ. ಮೆತ್ತೈ; ಮಲ. ತೆಲು. ಮೆತ್ತ; ಕೊಡ, ಮೆತ್ತಿ] 

ಮೆತ್ತೈಸು (ಕ್ರಿ): ಮೆತ್ತಗಾಗುವಂತೆ ಮಾಡು; , ಮಿದುವಾಗಿಸು ; 
ಖರ್ಜೂರ ದ್ರಾಕ್ಷಿ ಸಕ್ಕರೆ ಬೆಲ್ಲ ಮೆತ್ತೈಸಿದ ಕಾಯ ಭಾಗ ಒತ್ತದೆ ಕಳಿತ 
ಪಣ] ಸರಂಗಳಿತ್ತೆಅದಲಿ ಮಾಜುತಿಹವೆ (ಕೀಳ, ೩-೨0), 

[ಆ ಮೆತು * - ಇಸ್ಕು) 

ಮೆದ (ನಾ). ಸುಗ್ಗಿಯ ಕಣದಲ್ಲಿ ಒಕ್ಕಣೆಯಾದಾಗ ಉಬ್ಬಲುಸಹಿತ 
ವಾಗಿರುವ ಕಾಳು: ತೂರುವ ಮೆದಕ್ಕೆ "ಬಿಳಿಬಂಟ'ನನ್ನೂ ರಾಶಿಗೆ 
“ಕರಿಬಂಟ' ಅಥವಾ 'ಬಿಳಿಬಂಟನನ್ನೂ' ಕಟ್ಟುವ ಸಂಪ್ರದಾಯವು ಸುಗ್ಗಿಯ 
ಕಣದಲ್ಲಿ ಉಂಟು (ಕನ್ನಕಾ- ೦೩೩). [?) 

ಮೆದಕಟನಿ (ನಾ). ಬತ್ತವನ್ನು ಬೆಳೆಯುವ ಮೃದುವಾದ ಭೂಮಿ; 
ಗದ್ದೆ (?) ; ಆಯ್ದೂಮನ್ಬು ಮೆದಕಟನಿಯು ಎಟ್ರೂಮ್ಬು ಬಾಳೆ ತೊಟ್ಟ 
ಪಟ್ಟು ಬ್ರಹ್ಮದೇಯಂ ಕೊಟ್ಟೊದು (ಎಕ. ಸ, ಕೋಣರೆ. 3೩0-೪; 
ಸು. 801). [ಐ ಇದು "ಮೆದುಕಟನಿ' ಎಂಬುದರ ಅಪಲಿಖಿತವಿರಬಹುದು] 

ಮೆದಗೊಂಡ (ನಾ)- ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಮೆದಗೊಣ್ಣವರಾ` 
ಮಗನ್‌ (ಎಳ: 111, 8೫ರ: ೯೩-೨9 890). 

[7 + ಗೊಂಡ್ಕ (ಆ ಗುಮುಂಡ)] 


49] ಮೆದಡು " ಮಿದುಳ್‌ 'ನೋ- 


ಮೆದಲು (ಕ್ರಿ). ಅಲುಗು; ಕದಲು; 'ಚಲಿಸು : ಕುಮಾರನು ಹರಹರ 
ಯೆನುತಲಿ ಮೆದಲದೆ ಬಂಡೆಯ ಮೇಲೊರಗಿದನು (ಸಾರಂಗ. ೨೪) ; 
ಅವನನ್ನು ಹೊತ್ತುಕೊಂಡು ಕಟ್ಟ ಕದಲದೆ ಮೆದಲದೆ . . . ಇದ್ದನು 
(1ಠಾರುಂ-21, ೨3); ಮೂರನೆಯ ಸಲ ಔಷಧಿಯನ್ನು ಕೊಟ್ಟ ಮೇಲೆ ಲಕ್ಷ್ಮೀ 
ದೇವಿಯ ಕೈಕಾಲು ಸ್ವಲ್ಪ ಮೆದಲಿದವು ( ಕಂಕ0- ೩೩): 'ಕದಲ್ಲು' 
ಪರಾ. [ದೇ.॥ ತುಳು, ಮೆದುಕು; ತೆಲು. ಮೆದಲು, ಮೆದುಲಂ] 


ಮೆದು "ಮಿದು? ನೋ. 
ಮೆದುಗ * ಮಿದುಗ  ನೋ- 
ಮೆದುಗಿ (ನಾ). ಮೃದುಸ್ವಭಾವದವಳು ; . ನಿಧಾನಸ್ತೆ : ನೀನು 
ಶುದ್ಧ ಮೆದುಗಿ (ಕಷಾರೂ- ೨೭); ನೀನು ಶುದ್ಧ ಮೆದುಗಿ- ಹೀಗೆಯೇ 
ಇದ್ದ ರೆ ಆ ಎಲ್ಲರೂ ನಿನ್ನನ್ನೆ ಅಳಿಸಿಬಿಡುತ್ತಾರೆ (1492. ೦೫೭). 
[ಮೆದುಗೆ (< ಮಿದುಗ) 4 - ಇ] 
ಮೆದುಗು (ಕ್ರಿ). ಮೆತ್ತಗಾಗು; ನುರಿ; ನುಣುಪಾಗು : ಸೀಕಲುರೊಟ್ಟಿ 
ಮೆದುಗದ ಚಟ್ನಿ ತಿಂದು ಮುದುಕಿಗೆ ಬೇಸರವಾಯಿತು ರಣಂ: ೬೦). 
[ + ತಲು, ಮೆದುಗು] 
ಮೆದುಳು " ಮಿದುಳ್‌ 'ನೋ. 
ಮೆದೆ, (ನಾ)- ೧. ಹುಲ್ಲಿನ ರಾಶಿ, ಒಟ್ಟೆಲು ; ಬಣವೆ : ಮೆದೆಯಂ ಸುಟ್ಟ 
ರಳಂ ಕುಜುಕುವ . . , ಪೊನ್ನಂ ಬಿಟ್ಟು ಮಸಿಯಂ ಕಟ್ಟುವೆಗ್ಗನಂ 
ಪೋಲ್ವೆನೀ ದರ್ಶನಮಂ ವ್ರತವುಮಂ ಬಿಟ್ಟೆ ಕ್ಪೈನಪ್ಪೊಡೆ (ಛರ್ಟೂನ್ಮು. ೩-೨೦) ; 
`ಊರು ಮೆದೆಗಳೊಳು ಕಿಚ್ಚಿಕ್ಕುವವರು (ಎಕ್ಕ: 9-0-3೩).; ಡಿಳ್ಳಿಯ 
ಪಾನರೆಂದೆಂಬ ಮೆದೆಗೆ ಬಲುಗೊಳ್ಳಿಯೆಂದೆಂಬ . . . ಕೊಳ್ಳಿಯ ನಾಗ 
ನೆಯ್ದಿದನು (ಕುರಾಸಾಂ- ೦-೩೫). ೨. ರಾಶಿ; ಒಡ್ಡು; ಗುಂಪು: 
ಮಿದುಳ ಕೋಟ್ಸ್‌ ಸಆಸೊಳ್ಳೊಕ್ಕು ಕರುಳ ಮೆದೆಯಂ ಏಕ್ಕಿ (ಗರಾಯಾ, 
೬-೨6 ಪ): ತಾಜುತಟ್ಟಿನ ಹೆಣನ ಮೆದೆ ಹೇರಾಳ ರಂಜಿಸಿತು (ಕುಪ್ಮಾರ್ರೋ. 
60-&) ; ಸಣ್ಣ ಸೇವಗೆಯ ಮೆದೆ ಎರೆಯಪ್ಪ | ದಡಕಿಲ್‌ (ಕಮ್ಮಂ. ೭-೨): 
೩. ಹೆಡ್ಡತನ; ಮಂಕುತನ (?) : “ತ್ಮಣರಾಶಿ ಹೆಡ್ಮತ್ವಗಳೊಳೆಸೆಗು 
ಮೆದೆ” (4ರ. 000), 
ಮೆದೆಮೆದೆ. (ದ್ವಿರುಕ್ತಿ ): ಕದಳಿಯ ಫಲ ನಾಳಿಕೇರೆ ಖರ್ಜೂರಗಳ್ಳು ದ 
ವಿಡದಿಕ್ಷುದಂಡಗಳ ಮೆದೆಮೆದೆಯಾಗಿ ಸಾಲ್ಗೊಳಿಸಿ (ಕಂತು. ಪಪ. 
ಮೆದೆಯೊಟ್ಟು ಎ ಹುಲ್ಲನ್ನು ರಾಶಿಮಾಡು; ಬಣವೆ ಮಾಡು: 
ಮೆದೆಯೊಟ್ಟುವ ಕೆಲಸ ಮುಗಿಯಿತು (ಊ9). ಮೆದೆಹಾಕು ಎ.ಮೆದೆ 
ಯೊಟ್ಟು :: ಮುನಿಯನು ಕುಯ್ದು ಮೆದೆಹಾಕಿದನು (ಏನಂತಾ. ೫೦): 
ಮೆದೆ, ಮೆದ್ದೆ (ನಾ). ೧. ಒಂದು ಬಗೆಯ ಸಸ್ಯ : “ಶಲ್ಮವೃಕ್ಷಃ - 
ಉತ್ತರಣೆ; ಮಡ 'ಶಲ್ಕಮೃಗ'” (೬50. ೦೬೦): ೨. ಗ): ವನ ಗಿರೀ 
ನದಿ ಮೆದೆ ಹೊದರು ಗಸ್ಮರ ಹುತ್ತ ವನರಾಶಿ ದ್ವೀಪ ಪಾತಾಳ . 
ಜನೆನಿಜಠರದೊಳಿರಲು ಅಣುಮಾತ್ರ ತಪ್ಪ ವುದೆ. ಬರಹ ಪ್ರಾಣಿ (ಜಾಳ್ಳ. 
ಮೆದ್ದೆ : ೧. `` ಮೆದ್ದೆಸೊಪ್ಪು ` ಪರಾ. 
[ ಜೇ.8 ತಮಿ, ಮೆತ್ತೆ] 
ಮೆದೆಗಟ್ಟು (ಕ್ರಿ): ರಾಶಿಹುಕು ; ಇಂಪುವಾಳೆಯ ಹಣ್ಣನಾ ರಾಯ 
ಲಾಲಿತಪ್ರತಿಮೆಯ ಭುಜಮುಟ್ಟ ಮೆದೆಗಟ್ಟಿ ಧಾಳಿಪಂತಭಿಷೇಕಗೈದ 
(665. ೦೬-೬೪). [ಮೆದೆ 4- ಕಟ್ಟು] 
ಮೆದೆಗೆಡಹು (ಕ್ರಿ). ರಾಶಿಯಾಗಿ ಬೀಳಿಸು ; ಹಿಂಡಾಗಿ ಕೆಡವು ; ಕರಿಗಳ 
ಮೊಗ್ಗರವ ಮೆದೆಗೆಡಹಿದನು (14 ಂ- 6-೬) ; ರಾವುತರ ರಣದೊಳು 
ಮೆದೆಗೆಡಹಿದನು.. ಬುಹುದರಡ: ಪದುಭಿಘಾತದಲಿ (ಕೊಳರಾ, ೬-೩೦-೫೫); 
ಮೆದೆಗೆಡಹುವೆ. ನಿನ್ನ ಬಲವ (ರೋಶತ. ೪೦-೪). 
[ ಮೆದೆ, 4- ಕೆಡಹು (< ಕೆಡವು) ] 
ಮೆದೆಗೆಡಿ (ಕ್ರಿ) ರಾಶಿಯಾಗಿ ಬೀಳು ; ಒಟ್ಟಾಗಿ ಬೀಳು : ಮದವುಡುಗಿ 
'ಮೆದೆಗೆಡೆದು ಮುಂದುಗೆಟ್ಟು (೧0೪.೬-೬ ವ); -ಎರಡುದಳ ಗಂಟಿಕ್ಕಿದುದು 
೬ ಹೊಯ್ಮ್ದರುರುಳುವ. ಶಿರದ ಬೀಳುವ ಭಟರ ಷೆದೆಗೆಡೆವಾನೆಕುದುರೆ 
ಗಳ (ಕುಪ್ಮಾಳು ೪೨೪); ವಿಲಯಸಮಯದ ವೀತಿಹೋತ್ರನ ಕಡಿಯ ರಾಶಿಯ 
ರೀತಿಯಲಿ ಮೆದೆಗೆಡೆದದ್ರು (6400. 8-30-03)... [ಮೆದೆ 3. ಕೆಡ್ಕ) 
ಮೆದ್ದು " ಮೆಲ್‌, ಪರಾ. 


೪6-23). 


೭೩೭೨ 


ಮೆಯ್ಮ್‌ 


ಮೆದ್ದೆ ` ಮೆದೆ ' ನೋ- 
ಮೆದ್ದೆಸೊಪ್ಪು (ನಾ)- : ಒಂದು ಬಗೆಯ ಸಸ್ಯ: (68೧. 00-042). 
[ಮೆದ್ದೆ ( ಮೆದೆ) 4 ಸೊಪ್ಪೆ, 41 
ಮೆಪ್ಪಿಕ್ಕು (ಕ್ರೆ). ಜಾನುವಾರುಗಳಿಗೆ ಮೇವನ್ನು ಹಾಕು : ತುಂಗ 
ಭದ್ರೆಯಾ ತಡಿಯೊಳ್‌ ತಾಣಬೀಡುಗಳಿಟ್ಟು ರಾಮೇಶ್ವರ ಎಮ್ಬ ತೀರ್ತ್ವದಾ 
ಮೊದಲೊಳ್‌ ಮೆಪ್ಪಿಕ್ಕಿ ಪೊರದ ಪನ್ನಿಗಳನಿಬಸಯಲ್‌ ಬನ್ನಲ್ಲಿಲ್ಲಿ) 
(x1. 03ರ 003); (ಎ8. Xxx. ue; 80 ನೋ) 
[p ಇದು “ಮೇಪಿಕ್ಕು' ಎಂಬುದರ ಅಪಲಿಖಿತವಿರಬಹುದು ] 
ಮೆಮೊ (ನಾ). “(ಜ್ಞಾಪಕಕ್ಕೆ ತರಲು ಸಹಾಯಕವಾದ) ನೆನಪಿನ 
ಟಿಪ್ಪಣಿ ; ಜ್ಞಾಪಕಪತ್ರ” EE ಒಂದು ಸಂಕ್ಷೇಪವಾದ 
ಮೆಮೊ ಬರೆದು” ರಮಾನಿಸಬೇಕು (ಗ್ರಾಮಾಕ- 08೬); ಯಾಕೆ, ಮೆಮೋ 
ನೋಡಲಿಲ್ಲವೇ ನೀವು ? (0೪೫. 00): [._ಇ೦. Momo) 
ಮೆಮೊರಾಂಡಂ (ನಾ). = ಮೆಮೊ: ಮೆಮೊರಬಡಂನ ಮೂಲಕ 
ಸ್ಪೇಷನ್‌ಹೌಸ ಅಫೀಸರವರಿಗೆ ತಿಳಿಸತಕ್ಕದ್ದು (ಗ್ರಾಮಾಳ- ೪೬). 
[+ %o. xemorandum ] 
ಮೆಯ್‌, "ಮೇ' ನೋ. 
ಮೆಯ್ಕ್‌, ಮೆಯಿ, ಮೈ, (ನಾ)-.೧. ದೇಹ; ಶರೀರ ; ಮೆಯ್ಮೆಲ್ಲಂ 
ದಿಟ್ಟಿಗಳಾದೊಡಿಂದ್ರನೆನೆದ್ಸಾ ರ್ತೆಂ ಮಹೇಂದ್ರಾಂತಕಂ (nem. sno 
ಕೂದ್ರಳ); ಓಡುಗೆ ನಿಮ್ಮ ಮೆಯ್ಯ ಪಸಿವು (ಊಶಣ: 3-3); ಪಟ್ಟಿತು 
ಗದ್ಗದ ವೆಯ್‌ರಭಮ್ಮ ರುಮ್ಮೆಂದು ತಟ್ಟಿತು ಮನಮರ್ಛೆ ರತಿಗೆ 
(ess: 90-93). ೨. ಪಕ್ಕ; ಪಾರ್ಶ್ವ : ಬಡಗಣ ಮೆಯ ಮದಳ 
ಗಟ್ಟಿದ ತೆಂಕಣ ಮೆಯಲೆರೆ ಮ ಪ... ಸರ್ವಬಾಧಾಪರಿಹಾರವಾಗಿ 
ಮಾ(ಂ)ನ್ಮಮಂ ಬಿಟ್ಟರು (24. 2೫1, 430-0೬: 2194). ೩. 
ಜನ್ಮ : " ಮಜುಮೆಯ್‌ ' ಪರಾ. ೪. ಧೈರ್ಯ ; ಸ್ಥೆ ರ್ಬೈ | 
“ಮೆದ್ಲಿಡು' ಪರಾ. ೫. ಶೌರ್ಯ; ಪರಾಕ್ರಮ: 'ಮೆಯಾ ಣಿಸು' 
ಪರಾ. ಮೆಯಿ ; ೧. "ಮೆಯಿಜೀವಿತ', '“ಮೆಯಿದೆಟ್‌' "ಪರಾ. 
ಮೈ: ೧: ಬೆಡುಗಿಲ್ಲದ ಮೈ ಕೆರಕಿಂ ತುಯಿಂ ತೀವಿದ ಕರಚರಣಂ 
(> ಒ ೨೫೪); ಬೆಳುದಿಂಗಳಲಿ ಮೈ ಬೆವರುವುದೆ (ಕುನ್ಮಾರ್ರೋ,. 
9-ಟ); ಕೆಯ್ಮಂ ಪಿಡಿದೊಡೆ ಮೈ ತಾನೆ ಬಹುದು (ಕೈಖರಾ- 00-8)- ವಿ; 
ಹೋದ ಮೇ ಯಲಿ ಹೋಗಲೆನುತ . . . ಅನಿಲಶರದಿಂದೂದಿದನು ಜಲ 
ನಿಧಿಯ ತೆಂಕಣತೀರಕಾ ಖಳನ (ಕರಣ. ೦-00-20), ೩. 'ಮರುಮೈ* 
ಪರಾ. ೫. “ಮೈದೆಗೆ` ಪರಾ. ೬. ರೀತಿ; ಬಗೆ: ಜನಜೀವನದ 
ಆರುಮೈಗಳನ್ನು ಗುರುತಿಸಲು ' ಯತ್ನಿಸಿದೆ. (ಕ್ರಸ ತೊರ ಶುಕ), 
೭. [ನಾಟ್ಯ] ಹತ್ತು ಬಗೆಯ ಅಡವುಗಳಲ್ಲಿ ಒಂದು: ಪ್ರ 
ನಾಟ್ಕಾಚಾರ್ಯರು ಈ ಅಡವುಗಳನ್ನು ಹತ್ತುವಿಧವಾಗಿ ವಿಂಗಡಿಸಿದ್ದಾರೆ 
(೧) ತಟ್ಟು (೬) ಮೈ... (೧೦ ನಡೈ (ಅಕ್ಕ. ಟು. 
ಮೇಯ್ಮೆಲ್ಲು ಎಒಬ್ಬೊಬ್ಬರಿಗೂ, ಪ್ರತಿಯೊಬ್ಬರಿಗೂ: ಎಮ್ಮ ಗಂಡ 
ವಾತುಮಳುಂಬು ಭೃತಮಕ್ಕುಮೆಂದು ಮೆಯ್‌ಮೆಯ್ಲೆ 'ಬೆಸಸೆಂಬುದುಂ 
(ಕಣಾ. ೬-೨೬5). ಮೆಯ್ಯನಿಕ್ಕು ಎ ದಂಡಪ್ರಣಾಮಮಾಡು ; 
ನಮಸ್ಕರಿಸು ; ಮಠುಟಬದ್ಧಾಧೀಶರಾಗಳ್‌ ವಸುಂಧರೆಯಂ ಪರ್ವಿರೆ 
ಮೆಯ್ಯ! ೫೫. ಮೈಯ ]ನಿಕ್ಕೆಯುಮುದಾತ್ತೋತ್ಸಾಹದಿಂ . ರಾಜ 
ಮಂದಿರಮಂ ಪೊಕ್ಕನುವಾರಸಾರವಿಭವಂ ಸಂಸಾರಸಾರೋದಯಂ (ಆಂತು- 


೨-೪); ಯುವತೀಮಣಿ ಪೆರ್ಚಿ ಮೆಯ್ಯನಿಕ್ಕಿದಳ್‌ (ಉಶ್ಕರಿ. ೦೨); 
ಭಕ್ತಿಯಿಂ - . . ಮೆಯ್ಯನಿಕ್ಕಿ ಬಳಿಕಿಂತೆಂದನು (ತಂತು ೪೫): 
ಮೆಯ್ಕಳಿದನ್‌ ಎ ದೇಹವು ನಾಶವಾದವನು ; ಕಾಮ; ಮನ್ಮಥ: 

ಕಾಳರಕ್ಕಸನೆನ್ನ ಕಂಡು ಮೆಯ್ಯ(ಣ೫. ಮೈಯ]ಳಿದನಂಬಿಗೆ ಗುಬ್‌ 


ಮೆಯಿ 


ಯಾದನು (ಊಂ ೬). ಮೈಗೆ ಹತ್ತು ಎ ದೇಹಕ್ಕೆ ಹೊಂದಿ 
ಕೊಳ್ಳು : ರಕ್ತಗತವಾಗು ; ಅದಕ್ಕೆ ತಿಂದದ್ದು ಮೈಗೆ ಹತ್ತುವುದಿಲ್ಲ 
(ಗೃಪಿ- 03೪), ಮೈಬಗ್ಗಿಸು (ಆಲಂ) ಶ್ರಮವಡಿಸು : 
ಪಡು: ಮಕ್ಕಳು ಮೈಬಗ್ಗಿಸಿ ಕೆಲಸ ಮಾಡುವಂತೆಯೂ . . . ಬೋಧಿಸ 
ಬೇಕೆ (ಕ್ರಿಾಶಿ. €)- ಮೈಬರು ಎ ದೇಹವು ದಪ್ಪವಾಗು.-ಸ್ಕೂಲ 
ವಾಗ; ಬೊಜ್ಜುಬರು ; ಊರಲ್ಲಿ ನಿಮ್ಮ ಧುಕ್ಕಿಣಿ ಚೆನ್ನಾಗಿದ್ದಾಳೆ. 
ಈಗ ಸ್ವಲ್ಪ ಮೈಬಂದಿದೆ (ಸೃಶ್ಯಶೊ- 08೩). ಮೈಮೇಲೆಬರು ಇ ೧- 
(ದೆವ್ವ ಅಥವಾ ದೇವರು) ಮನುಷ್ಯನ ಮೇಲೆ ಆವಾಹನೆಯಾಗು : 
ಆ ಗುಡಿಯ ಪೂಜಾರಿಗೆ ದೇವರು ಮೈಮೇಲೆ ಬರುತ್ತದೆಯಂತೆ (648) ; 
ಅವನಿಗೆ ದೆವ್ವ ಮೈಮೇಲೆ ಬಂದಿದೆ (ಕೂ))- ೨- (ಆಲಂ) ಜವಾಬ್ದಾರಿ 
ಬೀಳು : ಅಪ್ಪ ಸತ್ತ ಮೇಲೆ ಎಲ್ಲ ಅವನ ಮೈಮೇಲೆ ಬಂತು (ರೂಂ). 


A 


ಮೈಮೇಲೆಬೀಳು «ಎ ಮೈಮೇಲೆ ಬರು ೨ : ಜವಾಬುದಾರಿಯೆಲ್ಲ 
ಮೈಮೇಲೆ ಬಿದ್ದು ಹಣ್ಮಾದವ (ಮೂರುರಾ,0 2೭): ಮೈಮೇಲೆ 
ಹಾಕಿಕೊಳ್ಳು ಎ (ಆಲಂ) ಎದುರುಹಾಕಿಕೊಳ್ಳು; ದ್ವೇಷವನ್ನು 


ಗಳಿಸು: ಎಲ್ಲರನ್ನೂ ಮೈಮೇಲೆಹಾಕಿಕೊಳ್ಳುವುದು. ಜಾಣತನವಲ್ಲ 
(408ಕಂ* ೦%). ಮೈಮೇಲೆಹಾಕು ಎ. (ಆಲಂ) ಜವಾಬ್ದಾರಿಯನ್ನು 
ಹೊರಿಸು : ಅಣ್ಣ ತನ್ನ ತಂಗಿಯ ಮದುವೆಯ ಹೊಣಿಯನ್ನೆಲ್ಲಾ 
ತಮ್ಮನ ಮೈಮೇಲೆ ಹಾಕಿದನು (649). ಮೈಯೆಲ್ಲಾ ಕಣ್ಣಾಗು 
(ಆಲಂ) ಜಾಗರೂಕವಾಗಿರು ; ಎಚ್ಚರಿಕೆಯಿಂದಿರು : ಮೈಯೆಲ್ಲಾ 
ಕಣ್ಣಾಗಿ ನಿರೀಕ್ಷಿಸುತ್ತಿರಬೇಕು (ಗ್ರಂತಾಂ- ೬೬). ಮೈಹಚ್ಚುಎದೇಹವನ್ನು 
ಒರಗಿಸು : ಗೋಡೆಗೆ ಮೈಹಚ್ಚಿ ಕೆಳಗೆ ಮುಖ ಬಾಗಿಸಿ ಕತ್ತೆಯೊಂದು 
ಸುಮ್ಮನೆ ನಿಂತಿರುತ್ತದೆ (ಅನ್ನ. 0೪೦). ಮೈಹತ್ತು ಎ ಮೈಗೆ ಹತ್ತು: 
ಯಂಧಿಷ್ಠಿರನ ಆ ಐಶ್ವರ್ಯವನ್ನು ನೋಡಿದ ಮೇಲೆ ನನಗೆ ತಿಂದದ್ದು 
ಮೈ ಹತ್ತುತ್ತಿಲ್ಲ (ವತರಾ- 6೪) - 
[ದೇ.॥ ತಮಿ, ಮೆಯ್‌;, ಮಲ. ಮೆಯ್‌, ಮೈ; 

ತುಳು. ಮಯಿ, ಮೈ ; ಕೊಡ. ಮಯ; ತೆಲು. ಮೆಯಿ, ಮೇ], 
ಮೆಯಿ " ಮೆಯ್ಕ್‌ ' ನೋ. 
ಮೆಯಿಗಂಧ ' ಮೆಯ್ಸಂಧ ' 


೦ಧ' ನೋ. 

ಮೆಯಿಗೂಟ ' ಮೆಯ್ಗೂಟ ' ನೋ. 

ಮೆಯಿಜೀವಿತ (ನಂ). ಉಪಜೀವನ ; ಜೀವನನಿರ್ವಾಹ : ವಂಮೂಲಿಗೆಯ 
ಮಾರಯಂಗೆ ಇನಾಗವೇದಿಯ) ಮೆಯಿಜೀವಿತಕ್ಕೆ ಕೊಟ್ಟಲ್ಲಿ (ಮೈಕ60- ೦೯೩೭: 
06-2೩ 51280). ಮೆಯಿ ( ಆ ಮೆಯ್ಮ್‌ ) + ಜೀವಿತ] 

ಮೆಯಿದೇಖೆ, ಮೈದೆಟ್‌ (ನಾ). (ಕೋಣ, ಎತ್ತು ಮುಂತಾದುವುಗಳ 
ಮೇಲೆ ಹಾಕುವ) ಒಂದು ಬಗೆಯ ತೆರಿಗೆ: ನಾ[ಲ್ಕುಂ]ಪಟ್ಟಣಂ 
ಗಳು ನೂಲೆನಾಡೊಳಗೆ ಸಂತೆಗಳೆ ಆಯದಾಯ ಇಪಂತು ಕೋಣನ 
ಮೆಯಿದೆಜ್‌ ಸುಂಕ ಹದಿನೆಂಟ್ಟು (ಎಂ. 1260). 
ಮೈದೇ೫ೆ ; ಗಾಣವಣ ಮೈದೆಅ ಮನ್ನೆಯ ತಿಪ್ಪೆಸುಂಕ ಸಂಮಾನಿಸುವ 
ಬೂರಗೂಳ್ಳಳಿವಣಂ (ಎಳ. 17111, dado. ೨೭೬-೩೨೭. ; 3070) - 

[ಮೆಯಿ ( ಇ ಮೆಯ್ಯ್‌ ) 4 ತೆಜ್ಕಿ ] 

ಮೆಯ್ಕೆಡು ` ಮೆಯ್ಗೆಡು ` ನೋ: 

ಮೆಯ್ಕೊಳ್‌ ` ಮೆಯ್ಗೊಳ್‌ ' ನೋ. 

ಮೆಯ್ಕೊಳಿಸು, ಮೈಗೊಳಿಸು (ಕ್ರಿ). ೧. ಉಟ್ಟಿರು ; ಧರಸಿರು; 
ಪೊಳೆವೆಳವಾಳೆ ಚುಂಬಿಸಿ. ಮುಟುಂಕಿರಲಂಜಿದಳೆಟ್ಟಮ್ಮಳೆಸಯ್ದೆ 


XXL ote; 


೭೩೭೩ 


10 


20 


30 


35 


ಮೆಯ್ಕೊಳಿಸಿದ ನಾಗವಟ್ಟಳಿಗೆ ನಾಂದು ಪಗಿಲ್ವಿರೆ ನಾಣ್ಣಿವಳ್‌ (ಅನಿ. 
೬) 
ಡಿಪಾರ್ಟ್‌ಮೆಂಟಿನ ಖಾಸ ಚಟಗಳನ್ನು ಸರಾಗವಾಗಿ ಮೈಗೊಳಿಸಿದ ಅವನಿಗೆ 


ಮೈಗೊಳಿಸು :' ೨. ರೂಢಿ ಮಾಡಿಕೊಳ್ಳು : ರೆವಿನ್ಶೂ | ಆ 


ಮೆಯ್ಸಕೆ 


ಅದು . ಒಟ್ಟಿನ - ಮೇಲೆ ಹಿ8ಕರವೇ ಶಂಡಿತು (ಕಾ: ೧೨೩): 
೩. ನೆರವೇರಿಸು ; ನಡೆಸು: ಗಂಗೆಯ ತಡಿಯೊಳು ಕರ್ಮವಿಧಿಯ 
ಮಂಗಳ ಮೈಗೊಳಿಸಿದರು (ಕರ್ಣನ್ಮ. ೨-೩). 
[ ಮೆಯ್ಕೊಳ್‌ ( «ಎ ಮೆಯ್ಗೊಳ್‌) 4 - ಇಸ್ಸು] 
ಮೆಯ್ಗ್ಸಂಡ (ನಾ). ಶರೀರದ ಮಾಂಸ: ತತ್ತಳಗುದಿದು ಕೋಟ್ಗುದಿ. 
ಗೊಳ್ವೆ ಮೆಯ್ಗಂಡಮಂ ತಾಳಿಸೆ ಸುರುಂಟಿ ಬಗಿದಾ ಮೆಯ್ಯಂ ಸುಡೆ 
ಬಿಸಿಲ ಬೆಣ್ಣೆ ಯುತೆ ಕರಗಿ (ಕಾಂತಿಫು- ೭-೯೫ ನ): [ಮೆಯ್ಯ್‌ _. ಕಂಡ್ಯ] 
ಮೆಯ್ಸಂಧ, ಮೆಯಿಗಂಧ (ನಾ). ೧. ಶರೀರದ ಸುಗಂಧ ; ಚಂದನ 
ಮೊದಲಾದ ನಿಖಿಲ ಪೂಗಳಿಗೆ ಮೆಯ್ಗ ೦ಧವ ಕಡಗುಡುವಂತೆ ನಂದನವನ 
ಲಕ್ಷ್ಮಿಯ ಫೋಲ್ಡು ಬಾಣಜೆ ಬಂದಳು (ಮೋಹಕ. ೨೪-೬೪). ಮೆಯಿಗಂಧ ; 
೨. ದೇಹದ ವಾಸನೆ: ವನಚರಾದ್ರಿಯ ಕುಣಪಾದ್ರಿಗಳೊಳ್‌ ಮೊಳೆತ 
ವಾಸನೆಯಪ್ಪುದವನ ಮೆಯಿ[ಜಾಕಾಂ. ಮ್ರೆ]ಗಂಧ (ನರ: 6-6೪). 


ನಿಯ: 


ಮೆಯ್ಮ - ಗಂಧ] 
ಮೆಯ್ಗಂಪು, ಮೈಗಂಪು (ನಾ). ಇ ಮೆಯ್ಸಂಧ ೧; ನಸುನಗುತೆ 
ಮೆಯ್ಸಂಪನೆಣ್ಣೆಸೆಗೆ ಸೂಸುತೆ ಶರಣಪದ್ಮರಸರಿರ್ದೆಡೆಗೆಯ್ದೆ 


(ಶರ್ಮರ. ೫-9೩) ; ಚಂದನಗಂಧಿ ರುಕ್ಮಿಣಿ ಸತ್ಯಭಾಮೆಯರ್‌ ನೆಂದನ 

ದೊಳಪೊಕ್ಕು' ಸುಳಿಯೆ ಸಂದಣಿಸಿದ ವೃಕ್ಷ ಮೆಯ್ಸಂಪಿನಿಂದ ಶ್ರಿಗಂಧವ 

ಕಿಳ್ನೆಡಿಸಿದುವು (ನೋತ, ೪-೩೭). ಮೈಗಂಪು : ಸಂಪಗೆಯ ಬಿಜ 

ಮಸ್ತಿಗುಳಿನೋರಗೆಯ ಮೈಗಂಪು (0ಕ- ೭-೩೪). 

1 ಮೆಯ್ಮಿ ೬ ಕಂಪು] 

ಮೆಯ್ಲಚ್ಚು " ಮೆಯ್ಸರ್ಚು'' ನೋ. 

ಮೆಯ್ಸಡಿತ (ನಾ). ದೇಹಕ್ಕೆ ಆದ ಪೆಟ್ಟು.-ಗಾಯ : ಕೆಡೆದವಗ್ಗದ 
ತುರಗದಳ ಮೆಯ್ಸ[೫೫- ಮೈಗ]ಡಿತದಲಿ ಮುಂಕೊಂಡು ಹೊರಳಿತು 
ಕೂಡೆ ಪಾಯದಳ (ಕುಠ್ಠಾೀ- ೯-೦). [ಮೆಯ್ಯ್‌ - ಕಡಿತ್ಯ] 

ಮೆಯ್ಗಣ್‌, ಮೈಗಣ೯. ಮೈಗಣ್ಣು (ನಾ). ೧. ದೇಹದಲ್ಲೆಲ್ಲಾ 
ಇರುವ ಕಣ್ಣು ; ಮೈತುಂಬ ಇರಂವ ಕಣ್ಣು: "ಮೆಯ್ಸ್ಗಣ್ಣ' 
ಪರಾ. ಮೈಗಣ್‌, ; ಶಿಶುಚೋರಕನ ಶೌರ್ಯಮಂ ವಪೊಲಿದು 
ನೋಡಲೈಯಾಗಸವೆಣ್ಣು ಮೈಗಣ್ಣಳಾಂತಂತೆ  (ನನನೋ: ೦೦-34). 
ಮೈಗಣ್ಣು : ಕ್ರತುಭುಜರೊಡೆಯನೆಂಬೆನೆ ಮೈಗಣ್ಣಿಲ್ಲ (ಕಂಠಿ, ೯-೦೦೪). 

[ ಮೆಯ್ಕೊ 4 ಕಣ್‌ ) 

ಮೆಯ್ಸಣ್ಣ. ಮೈಗಣ್ಣ (ನಾ). ೧. ದೇಹದಲ್ಲೆಲ್ಲಾ ಕಣ್ಣುಗಳನ್ನು 
ಹೊಂದಿರುವವನು; ಇಂದ್ರ; "ಮೆಯ್ಸಣ್ಣಂ ಸಹಸ್ರಾಕ್ಷಂ'' 
(4೫೫೯೨. ೫); ಮಿನ್ನಂ ಮೆಯ್ಸಣ್ಣನಲೌಯನೇ (ಕಲ. ೧೯೩) ; 
ಶಚೇವರಂ ಮೆಯ್ದಣ್ಣಂ (ಶಕ್ಕರಾ. 6-60) ;. ಮೆಯ್ಗಣ್ಣನನಿಂದ್ರಾಣಿ 
ಉಡುಪತಿಯಂ ರಾಗದಿ ರೋಹಿಣಿ ಕಯ್ದಿಡಿದಂದದಿ (ತಡುಕಾ, ೨-೦೦), 
ಮೈಗಣ್ಣ : ಬಡವರೊಡವೆಗಂಡಂತೆ ಮೈಗಣ್ಣನ ಮಡದಿ ಮೈಮನನೆತ್ತಿ 
ಕೊಂಡು ಸಡಗರದಿಂ ಬರೆ (ಸೇಬಸ0- ೨೨-೦೨೫). [ಮೆಯ್ಸಣ್‌ 4. - ಅ] 

ಮೆಯ್ಸರಗು (ಕ್ರಿ). (ಆಲು) (ದೇಹದಲ್ಲಿರುವ ಗೆರೆ, ರೇಖೆ 
ಮುಂತಾದುವು) ಕಾಣದಾಗು; ಅದೃಶ್ಯವಾಗು ; ಆ ಪದ್ಮಪತಲ್ರ 
ಯಶಾಕ್ಷಿಯ ತ್ರಿವಳಿಸ್ವರೂಪಗಳ್‌ ಮೆಯ್ದರಗಿದುವು (ಶೋಹತ- ೧೬-೪): 

[ ಮೆಯ್ಕ 4 ಕರಗು ( ೬ ಕರಂಗು ) ] 

ಮೆಯ್ದರೆೈ, ಮೈಗರೆ- (ಕ್ರಿ). ಅಡಗು : ಮರೆಯಾಗು ; ಮೈಮರೆಸಿ 
ಕೊಳ್ಳು: ಸೈಂಧವನವರಂ ಛಿದ್ರಿಸಲೆಂದು ಮೆಯ್ಸರೆದು ಬಂದು 
(ತಂಕಣ. ೭-೩೦ ೫); ಅಂಜಿ ತಾಂ ಮೆಯ್ಸರೆದಿರ್ದಿಂದ್ರಾದ್ಕರಂತಾ ನೆವದೊಳ್‌ 
ದೆಸೆಯರಿ ಕೂಡೆ ಪೊಕ್ಕರ್‌ (ಕುವ: ೩-೦೩) ; ಆನಾ ಕಲ್ಪಸುಂದರಿಯ 


ಬರವನಟೀದು ಲತಾಭವನದ. ಮಾಧವೀಗುಲ್ಮ ದೊಳ್‌ ಮೆಯ್ಸ ,ರೆದಿರ್ಪುದುಂ 


ಮೆಯ್ಸರ್ಚು ೭೩೭೪ ಮೆಯ್ಗುಂದು 
(ರಕಕು.. 0೦-೬೫೦) - ಮೈಗರೆ :  “ಮೈಗರೆದನೆಂದು ಅಡಂಗಿದಂ'" ಮಿಸುತ್ತಿರ್ಪೆಡೆಯೊಳ್‌ (ಅ0ತ. 0೩-೬೦) . ಮೈಗಾಣ್‌ : ಮೈಗಂಡ ಸರಳ 
(16೫: ೬5-180) ; ಚಂದ್ರಾರ್ಕರುಂ ಮೈಗರೆದಿರ್ಪರ್‌ (ತಂಕಾಶು. ೦-೬೧); ಮೊನೆಯಿಂ ಸುರಿವ ರುಧಿರ ಡೆಂಡಣಿಪ ನಡೆ ... ಎಳಲ್ವ ಕಿವಿವೆರಸು 
ಮೈಗರೆವುತಿರ್ದರ್‌ ಮಡಿದ : ಗಜಹಯಂಗಳ ಮಲಕಿಯೊಳಳವಳಿದು ದಿವಿಜ ಕಂಗೆಟ್ಟೊಂದು ಹರಿಣನೆಯ್ದಂದು (॥ನ್ಮಣ: ೪-3); ಪಿಂಡಭಾರವ ದೇಹಿ 


ಭಟರು (804.೨9-3) : ಈಸುದಿವಸಪರಿಯಂತ ಮೈಗರೆದೆಲ್ಲಿ ವಾಸ 
ವಾಗಿರ್ದೆ ಚೆನ್ನಿ ಗನೆ (8950- 00-43)... [ಮೆಯ್ಮ್‌ 4 ಕರೈ) 
ಮೆಯ್ಸರ್ಚು, ಮೆಯ್ಗಚ್ಚು, ಮೈಗರ್ಚು (ಕ್ರಿ). ದೇಹವನ್ನು ತೊಳೆ; 
ಸ್ನಾನ ಮಾಡು: 'ೈಷ್ಟಂಯ್ನು ಗರಾಜಿಗೆ ಮೆಯ್ಗರ್ಚಿಕೊಳಲ್ಕಜಂ 
ಸಮೆದ ತೋಯೋದ್ದೇಶಮೋ (ಗಂಾಯು. ೬-00)- ಮೆಯ್ಯಚ್ಚು ; ಸಲೆ 
ಮೆಯ್ಯಚ್ಚು; ವ ಪಲ್ಲಂ ಸಃ ಸುಲಿವ ವಿಲೇಪನಮನಾಗಳುಂ ಪೂಸುವ ತಂಬುಲಮಂ 
ಮೆಲ್ವ ತಪಸ್ವಿ ಗಳೊಲಿಪರ್ಜಿಲೆವೆಣ್ಣನೊಲಿಸರಮೃತಾಂಗನೆಯಂ (ಸಮತ. 
ಕು. ೩6೭-9): ಮೈಗರ್ಚು: ಮೈಗರ್ಚಿಕೊಳ್ಳೆ ಮದಗಜಂಗಳ 
ಕಟಿತಟದ ಮದಕರ್ದಮದಿನೊಡವೆರೆದು ಕಲಸಿ ಕಲಂಕಿ ಕಡುಗರ್ಪನಾಳ್ಹು 
ಕಾಳಿಂದಿಯಂತೆ ಕಣ್ಣೆ ವಂದು (ಣಃಕೇ. ೨- 6 ಐ). 
[ಮೆಯ್ಯೂ 4- ಕರ್ಚು (ಎ ಕಟ್ಟು) ] 
ಯ್ಸರ್ಪು: ಮೈಗಪ್ಪ (ನಾ). ದೇಹದ ಕಪ್ಪಬಣ್ಣ : ಪರ್ವರಿಕೆ 
ಯುಮೆರ್ಪುಂ ಮೆಯ್ಸರ್ಪಂ ಮೊದಲಾಗಿ ರೇಫಸಂಯೋಗಂಗಳ್‌ (ಕಮರ. 
«0. ಮೈಗಪ್ಪು : ತೇರೈಸಿ ಬರ್ಪ:ತುಂಬಿಗಳ ಮೈಗಪ್ಪು ಮುಂಗಾರ 
ಮುಗಿಲವಣ ರೆಫೀಂಕಾರವೆ ಮೊಳಗು (ತಂಪು. ೫೩-೨೨). 
[ಮೆಯ್ಸಿ 4 ಕರ್ಪ] 
ಮೆಯ್ಸಲಿ, ಮೈಗಲಿ (ನಾ). ದೈಹಿಕಬಲವುಳ್ಳವನು : ಶೂರ :-ವೀರ; 
ಸಾಹಸಿ: ಇದು 'ರಣಮೆನ್ನಣ್ಲಿ ಳಾಂತಿಅೌವ ಮೆಯ್ಗಲಿಯುಂ ಸಮರೈಕ 
ಮೇರು (ಕೂತಳಾ. 00-88) ; ಪಲರಿರ್ದು ಕಾದಿದೆರ್‌ ಮೆಯ್ಗ! ಲಗ 
(ಗಡಡ), ೪.೩೩) ;: ಆ ಪೊಬಿಲ ನೆರೆದ ದರವುರಗಲಿಗಳುಂ ಮೆಯ್ಳುಲಿಗಳು 
ಭೀಮಸೇನನ ಭೀಮಾಕಾರಮುಮಂ ... ಕಂಡು ಭಯಂಗೊಂಡು 
ತಮ್ಮೊಳಿಂತೆಂದರ್‌ (ಸೇಖಪು, 00-000 ನ). ಮೈ ಗಲಿ : ಎಮ್ಮೊ ಮೃಡ 
ನಾಡಿದ. ಕಾರಣದಿಂದೀ ಪುಲಿಯುಮೊಂದಿಲಿಯನಪ್ಪೊಡಂ ಕೊಲಲಣ, ದಿಂತಪ್ಪ 
ಮೈಗಲಿಗಳೆನೆ (0559. 0೪೦-೦) : ಕುಸುಮಬಾಣನ ರೂಪಡಗೆ ಮರ್ದಿ 
ಸಿದ ಮೈಗಲಿ ಬೋಧಸಿಂಧುವೆ ಜಯಜಯ (ಹಇಾಕ್ಮಳಾ- ೦೬-೫೨) ; ಕಾಪಿ 
ನಾಳ್ಗಳ್‌ ತತ್ತಅದಿನೊತ್ತರಿಸಿ ಪತ್ತೆ ಸಾರ್ದು ರಾಯಗುವರನಂ ಸುತ್ತಂ 
ಮುತ್ತಿ, , ಮೈಗಲಿಯಂ - . , ಎಂದರ್‌ (ಣನೂಕ್ಕ. 9೬-0೨). 'ಮನಗಲಿ' 
ಫರಾ" ' [ಮೆಯ್ಯ್‌ + ಕಲ್ಕಿ] 
ಮೆಯ್ಸಲಿತನ, ಮೈಗಲಿತನ (ನಾ). ದೈಹಿಕ ಶೌರ್ಯ. -ಪರಾಕ್ರಮ, - 
ಸಾಮರ್ಥ : $ ಎಯ್ದೆ ಮೆಯ್ಸ ತನಮಂ ಸರಿತ್ಸುತ ಘಟೋದ್ಧವರಂ 
ಪೊಣರ್ದಿಕ್ಕಿ ಗೆಲ್ವ. ರೋ ಕಲಹಮೆ ಪೇಲ್ಗುಂ (ಕಂಕಳ: ೦೨.೪೮): 
ಮೆಯ್ಸಲಿತನದಿಂ.ತೊಡರ್ಚಿದುವು ಕಾಳೆಗಮಂ ಕಡುಕೆಯ್ದು ಕೋಟ್‌ಗಳ್‌ 
(ರಳು. ೮೦.೩0). ಮೈಗಲಿತನ ; : ತಡೆದವರನ್ನು ಇರಿದು ಮೆರೆದು 
ಕಾದಿ ತಮ್ಮ ಮೈಗಲಿತನವನ್ನು ತೋರ್ಪಡಿಸಿದರು (ಕಪೀಕೆ. 009) ; ಕೌರ 
ವನ ಮೈಗಲಿತನಕ್ಕೆ ಮೆಚ್ಚಿ ತಲೆದೂಗಿ (ಕಾಮುಕಿ. ೩೦)- " ಮನಗಲಿತನ ` 
ಪರಾ. [ಮೆಯ್ಸಲಿ 4 ತನ] 
ಮೆಯ್ದಾಡಿ (ನಾ). ದೇಹದ ಚೆಲುವು. - ಸೊಬಗು : 
ವಣ್ಣ' ಪರಾ [ಮೆಯ್ಯ್‌ 4 - ಗಾಡಿ] 
ಮೆಯ್ಸಾಡಿವಣ್ಣ (ನಾ). ದೇಹದ ಚೆಲುವಿನ ಕಾಂತಿ: ಮೂಡುವೆಳ 
ನೇಸಬಿಸಿದುದಿ ನಮಿಸಿಕೊಳ್ಳ ಮೆಯ್ಗಾ ಡಿವಣ್ಣದಿನೇಕ್ಗೆ ವೆತ್ತು ಥಳಿಧಳಿಪ 
ಶಿಶುಚೂಡಾಮಣಿಯನ್ನೀಕ್ಷಸುತ್ತ (ಕರ್ಮಣಾ. ಬಟ [ಮೆಯ್ಗಾಡಿ ಬಣ್ಣ 1 
ಮೆಯ್ಲಾಣ್‌, ಮೈಗಾಣ್‌ (ಕ್ರಿ ಕ್ರಿ). ದೇಹದಲ್ಲಿ ಆಯುಧವು ನಾಟಿ ಹೊರ 
ಬಂದು ಬಟಿಿಯಂ ಮೆಯ್ಸಂಡು ಪುಂಖಾನುಪುಂಖ 


" ಮೆಯ್ಗಾಡಿ 


ಕಾಣು; 


30 


ಯನು ಮೈಗಂಡು ನೋಯಿಸಬಲ್ಲವಲ್ಲದೆ ಖಂಡಿಸುವುದೇ ಬಯಲ ದೇಹಿಯ 
ನಾವ ಕೈದುಗಳು (ಶ್ರಶುೀ- ೦೩-೦೬). [ಮೆಯ್ಮ + ಕಾಣ್‌] 
ಮೆಯ್ಸಾಣಿಸು, ಮೈಗಾಣಿಸು (ಕ್ರಿ. ೧. ಕಾಣಿಸಿಕೊಳ್ಳು ; 
ಮೈದೋರು : 'ಓನಾಥನೆ ತಾನಿದೊಂದು ವಿನೋದಪೇಷವ ಧರಿಸಿ 
ತನ್ನ: ಯ ಸಾಧಕರ ಸಂಕಲ್ಪಸಿದ್ದಿ ನಿಯನೀಯಬೇಕೆಂದು ಮೇದಿನಿಗೆ ಮೆಯ್ಲಾಣಿಸಿ 
ದನ್‌ (ಶ್ರಶುಊೀ: 0-೩೮). ಮೆ ೃಗಾಣಿಸು ; ವ. ಪರಾಕ್ರಮವನ್ನು 
ತೋರು ; ;. ಶೌರ್ಯವನ್ನು ತೋರಿಸು : ಕ್ಷೊಣಿಪರೆನುತ್ತ ಬರಿ 
ಹೆಮ್ಮೆಯಿಂ ನೆರೆದೆ ಮೈಗಾಣಿಸದೆ ಜಾರ್ವರಾ ಬಾಳಿ ಸ್ವಿಯಂ ಸುಡಲೆನಲ್‌ 
ಮಾಣದತಿರಥರು ಮೂದಲೆಗಂಜಿ ರಣದೀಕ್ಷೆಯಂ ಗೊ) ಂಡರಾಕ್ಷಣದೊಳು 
(ತುರಂಗ ೩೩-೦೭). [ಮೆಯ್ಸಾಣ* _ - ಇಸ್ಕು) 
ಮೆಯ್ಲಾಪು. ಮೈಗಾಪು. ಮೈಗಾಹು (ನಾ). ಮೈಗಾವಲು ; ಅಂಗ 
ರಕ್ಷಣೆ: ಮೆಯ್ಲ 2 ಪುಮಾ. ವೇಳಿಗೊಂಡರ್ದತ್ತ ಸೈಗುಭರ್ಕ್ಷಳುಂ ಕವಚಮುಂ 
ಮಿತ್ರರ್ಕಳುಂ ಮಿಟ್ಟು ಮೇಲೆರ್ದಾಗಳ ಶರಣಪ್ಪೊಡೇಕಿ ಮದಡಿದರ್‌ 
ಪನ್ನಿರ್ವರುಂ ಚಕ್ರಿಗಳ್‌ (ತಂತ್ಮಿರಾ, ೦೪೩-೦೬): ಮೂವತ್ತಿರ್ಭ್ಲಾಸಿರ್ದರ್‌ 
ಮೆಯ್ಲಾಪಿನ ಗಣಬದ್ಧ ದೇವರುಂ (ಆದಿಫು. ೦೫-೩ ವ); ತಂತಮ್ಮಯ 
ಮೆಯ್ದಾ ಏನ ಹಯಭಟದಂತಿವರೂಥವ್ಯೂಹವನೆ . . , ನಿಲಿಸಿ (ರಣ. 
೭-6). ಮೈಗಾಪು : ಮೈಗಾಪಿನ ಬಿಚ್ಚಗತ್ತಿಯ ಕುದುರೆಯವರು 
ಕಾವಲ್ಲುಡುತ್ತ ನಡೆದರು. (ಸತಾ, ost). ಮೈಗಾಹು ; ಸೈಂಧವನ 
ಮೈಗಾಹ ಬಲಿವೆನು (ಕುಪ್ಮಾಬ್ರೋ-, 6-4); ಈ ಜಗದ ಮೈಗಾಹಿಗೋಸುಗ 
ಜನ್ಮವೆಂಬಿವು ಚೋಹವೈಸೆ (8400: ೧-೯೨೬೭), 
ಮೈಗಾಹಿನವರು -- ಅಂಗರಕ್ಷಕರು : ಮೋಹದವನಳಲಿ ವೈದ್ಯರಲಿ 
ಮೈಗಾಹಿನವರಲ್ಲಿ . , , ಪ್ರತ್ಯೂಹವನು ವಿರಟ್ರಸಿಯಲೇ ಭೂಪಾಲ 
ಕೇಳೆಂದ (ಕುವ್ಮಾಸ- ೦-೩). [ಮೆಯ್ಮಾ 4 ಕಾಪು] 
ಮೆಯ್ಲಾವಲಿಗ (ನಾ). ಅಂಗರಕ್ಷಕ ; ಮೈಗಾವಲಿನವನು ; : ತೊಟ್ಟಿಲಯ್ಯ 
- ಮಹಾರಾಜನ ವಿಶೇಷದ ಮೆಂಯ್ಲಾ ವಲಿಗ (ಮಂತ್ರಶ. ೭ ಪಾತ್ರ ತ್ರ ಶಂಕಯ). 
[ಮೆಯ್ಗಾವಲು 4- - ಇಗ 


ಮೆಯ್ದಾವಲು, ಮೈಗಾವಲು (ನಾ). ಇ ಮೆಯ್ಶಾಪು ; ಮಂತ್ರೀ 
ಶ್ವರನ ಮೆಯ್ಲಾ] ವಲಿ ರಥರಾಜಿದಂತಿಗಳುಹವಡೊಳಗೆ , ... ತೊಂತಿತು 
ನೀಲಾಂಬರನ (ಫೋಶತ. 90-೬೬) ಮೈಗಾವಲು. . - ಹನುಮನ 
ಮೈಗಾವಲಧಟರು ಬೇಲೂರ ಜನಪನ ಸಮ್ಮು ್ಕಿಖದವರು ಚಿನಕಡಿ 


ಯಾದರು - ರಣದೆ (ಕಂಠಂ. 08-68) ; ಪಂಡಿತನಂತೂ ಮೆ ಿಗಾವಲಿನ 
ಭಂಟನಾಗಿ ಎಡೆವಿಡದೆ ಇರುತ್ತಿದ್ದೆ (8ರೇನ. ೨೦). 
[ಮೆಯ್ಯೂ 4 ಕಾವಲು (ಆ. ಕಾವಲ್‌) ] 
ಮೆಯ್ಲಾ ಳಿ (ನಾ)- ದೇಹದ ವಾಸನೆ ; ಶರೀರದ ಮಸನೆ: ಊಳಿಗ 
ವನರೆಲ್ಲದೆ ಪೊಸಬರ ಮೆಯ್ಗಾಳಿ ಸೋಂ£ಲು ಖುರದಿಂದ ಪೋಳುಮಾಡು 
ವುದವನಿಯ (ಕುಣಸಾಂ. ೯-೫೬), [ಮೆಯ್ಮ್‌ _. ಗಾಳ] 
ಮೆಯ್ಗಿಡು ` ಮೆಯ್ದೆಡು ` ನೋ. 
ಮೆಯು ನಂದು, ಮೈ ಗೆಂದು (ಕ್ರಿ)- ೦. ಬೆಚ್ಚಿಬೀಳು: ಗಾಬರಿಯಾಗು ; 
ಪಡಿದೊಗಮಾಗಲೊಡಂ ಕನ್ನಡಿಯಂ ತೋಡುವರ ತೆಅದೆ ಮೆಯ್ಲು ಂದುವ 
ರುಗ್ಗಡದರಸುಮಕ್ಕಳ್‌ (ಕಣ. ೪೪). ಮೈಗುಂದು; ೨. ಬಡದಾಗು; 
ಸೊರಗು 2 “ಇಟ್‌ದಂಎಮೆ, ಗುಂದಿದಂ. ಕೆಟಗಣ್ಣೆವಂದಂ” (ಕರು 


ಶಂ. ೦); ಮೈ ಗೂಂದದ ಚೆಂದವಿಂಗೊರಲ ಮೆಲ್ಲ: ಲುಲಿಯೊಪ್ಪಿ! ದುದೊಲ್ವ 
ಕೂಟದೊಳಿ್‌ (ಕದ್ರತ್ಯ- ೮-೬೭). [ಮೆಯ್ಮಾ _. ಕುಂದು 1] 


ಮೆಯ್ಗೊಡು 


ಮೈಗೊಡಹಿದುವು ಗಿರಿಯೊಂದು (ಶ್ರಶುಲೀ. ೧೨೨೪): 
[ಮೆರ್ಯ, ಎ. ಕೊಡಪ್ಪ 
ಮೆಯ್ಗೊಡು. ಮೆಯ್ದುಡು- ಮೈಗುಡು, ಮೈಗೊಡು (ಕ). ೧. 


ದೇಹವನ್ನು (ಪೆಟ್ಟು. ಹೊಡೆತ. ಸಾವು. ಯುದ್ಧ ಮೊದಲಾದುವು 
ಗಳಿಗೆ) ಗುರಿಯಾಗಿ ಒಡ್ಡು ; ಗುರಿಮಾಡು : ಮೆಯ್ಗೊಡದೆ ಬೀರಮಂ 
ದೂಣುವರ್‌ ಮಾಜುವರ* ಮೆಯ್ಗಳಂ ವಿಕ್ರಮದ್ರವ್ಯಕಿರ್ದರ್‌ ಸುಭಟರ್‌ 
(ಕೆಂಪು: 0-೩೪), ಮೆಯ್ಸುಡು ; ೧. ಪೆಟ್ಟಿಗೆ ಮೆಯ್ಗುಡದೆಡಗೆಯ್ಕೊ 
ಳಣೆದು . . , ನೊಸಲೊಡೆನಂತೆ ಹೆಟ್ಟಿದ ವಜ; ಷ್ಟಿಯಲಿ (ನೋಹತ. 
03-46). ೨. (ಸಂಭೋಗಕ್ಕೆ) ಶರೀರವನ್ನು ನೀಡು : ದೇಹವನ್ನು 
ಒಪ್ಪಿಸು : ಕೂಡಲೊಡರ್ಚರೆ ಲಜ್ಜೆಯೊಕ್ಕು ಮೈವಳಿಯೊಳ್‌ -ಸಂದು 
'ಮೆಯನಿ [ಶಾಕಾಾ-/. ಮೆ ಗು]ಡುತೆವಳ್ಳಿಡಿದಳ್ಳೆ ನಮಂ ಮನೋಜನಾ 
(೫೩ 6-6). ಮೈಗುಡು ; ೧. ಸೋಲದ ಗೆಲುವಿನುದಯ 
ಮುಹೂರ್ತವಶ ಮೈಗುಡದೆ ಕಾಡುವುದು (ಕುಠ್ಶಾರ್ರೋ.- 04-83): ಸಮರವ 
ಮೇಲೆಪುದುಳ್ಳಡೆ ಮೈಗುಡುವುದಗ್ಗಳಿಕೆ ನಿಮಗೆ (ಕರರ, ೩-೨). ೨, 
ಜವದ ಜಾಣುಮೆಯಟ್‌ದು ಸೂಳ್ಗಳ ಸವಯ ಮುಂದಿಡೆ ಮೆಅಕಿಪ 
ಮೈಗುಡೆ ಸವಿಸುಸಿಲ ಸುಖರಸಡೊಳೋಲಾಡಿಸಿದನಾ ಕುವರ (ಯಾ. 
1-00). ಮೈಗೊಡು : ೧. ಓವದೆ ಕಾಯ್ದು ಕಡಂಗಿ ಪೊಯ್ಕೆ ಮೈಗೊಟ್ಟ 
ನನುಯ್ಕೆ ದೇವತತಿ (ಕ್ಲಂ. ೧೯೩೭, ೨೩-೦೦; 1876 ) : ಕಾಲರುದ್ರನ 
ಪಡೆಯಲಾಡುವನೀತನೋ ಮೈಗೊಡದಿರೋ (ಕುನ್ಮಾಂ. ೯-೫); ವಿಕ್ರಮ 
ಜೀಮೂತವಾಹನನರಪಾಲರಿ ಕ್ರಮದೊಳು ಮೈಗೊ [ಣಾ ಗೆ]ಟ್ಟು. 
ಶಕ್ರಸ್ತುತರಾದುದಿಲ್ಲವೆ (ಶ್ರೀಶಾಂ- 6-88) - ೨. ಪರರಂಗನೆಗೆ ಮೈಗೊಟ್ಟ 
ಪರ ಶಿಕ್ಷಿಸದೆ ಬಿಡೆವು (ಕೊಂ: 9-9-೫); ಭಂಡಾಟದಿ ಮೈಗೊಟ್ಟು 
ಗೋಪಿಯರು ಪಾವನ ನಿನ್ನಿಂದ . (ಫಥಿದ: 9-0೬೫-0). ೩, (ಆಲಂ) 
ಅವಕಾಶ ಕೊಡು. ನೀಡು : ವಂದನೆಗೆ ಮೈಗೊಟ್ಟು ನಿಲ್ಲದೆ ನಿಂದೆಗೆದೆ. 
ಗೊಟ್ಟೋಡಿ ಹೋಗದೆ'. , . ನಂದ ಧೀರೋದ್ಧಾರಗಲ್ಲದೆ. ಹುದೆಗಹುದೇ 
(ಶ್ರಶುರ. ೧೬-೩೭)... ದಿ, ೩; ಜಗದೊಳ್ಳುಶಾಸ್ತ್ರ 
ಪ್ರಕರಕೆ ಮೈಗೊಟ್ಟವಂ ಮಿಗೆ ಪತಿತನಾಗದಿರ್ದಪನೆ (ಕೈಮಿಥಾ, ೨೦-೨೧). 


10 


ಭಕ್ತಿಯಿಂಬುದು 


೪. ಪ್ರತಿಫಲ ಕೊಡು: ಫಲಿಸು: ನಮ್ಮಯ ನುಡಿಯ ನೀ 
ಪಾಲಿಸಿದಡದು ಮೈಗೊಡುವ ಭಾಗ್ಯದ ಬೆಳೆಸಲೇ ನಮಗೆ (ತೊರರಾ- 
0೨೨೩): [ಮೆಯ್ಯೂ .. ಕೊಡ್ಕು] 56 


ಮೆಯ್ಗೊಲೆ (ನಾ)- ದೇಹದಿಂದ ಒತ್ತಿ ಮಾಡುವ ಕೊಲೆ: ಕಯ್ಗೊಲೆ 
ಬಾಯೊ ಲೆ ಮೆ[ಜಾಕಾಂ. ಮ]ಯೊಲೆ ಕಾಲ್ಗೊಲೆ ಕೋಳ್ಗೊ ಲೆಯಂ ಕಲಿಪ 
ಕಡುಬಿನ್ನಣಂಬಡೆದು ಕಟ್ಟುಳ್ತ ತು ಗಜಾರೋಹಣಧುರೀಣರಾದಾ 
ಥೋರಣರ್ನೆರೆನೆರೆದು, (ಊ೩ಕೇ. ೩-೦೦೦), [ಮೆಯ್ಮ್‌ . ಕೊಲೆ] 
ಮೆಯ್ಗೊಳ್‌. ಮೆಯ್ಯೊಳ್‌. ಮೈಗೊಳ್‌. ಮೈಗೊಳ್ಳು (ಕ್ರಿ ಶ್ರಿ). ೧. 
ಕಾಣಿಸಿಕೊಳ್ಳು ; ಪ್ರಕಟವಾಗು : ವ್ಯಕ್ತವಾಗು ; ಮೆಯ್ಗೊಂಡೊಲ. 
ವಿಂದಗಲೈಗಣಮಾಜದೆ ಪಕ್ಕಿಗಳೆಲ್ಲಮಂ. ಮರುಳ್ಳೊಂಡವೊಲೂಳ್ದು ಕೂಡೆ 
ನ್ಹವು ಜಕ್ಕವಕ್ಕಿಗಳ್‌ (ಶಂಕರಾ. ೪-೪6). ೨. ಮೈಮೇಲೆ 
ಬರು ; ಆವೇಶಗೊಳ್ಳು : ದಿಯೊನೂಸೊಸ್‌ ಮೆಯೇಗೊಂಡಾ ಪೆಣ್ಗಳ 
ನಾಜ್‌ಸಪೋದನ್‌ (ಅ0ಕಗೊ: ೫೩-66) ಮೆಯ್ಕೊಳ್‌ ; ೩. ತೊಡು : 
॥ ` ಪರಾ. ಮೈಗೊಳ್‌: ೪. ಅವತರಿಸು; 
ದೇಹವನ್ನು ತಾಳು:  ವಿಶ್ವಂಭರಾಭಾರಾಷರೋವನಕೆ ಧರಣಿಯ 
ಮೈಗೊಂಡು ದೈತ್ಯರನೊರಸಿದನು. (ಕುನ್ಮಾ6, ೨-೪). ೫. ಮನಸ್ಸು 
ಮಾಡು; ತೊಡಗು : ಕೈಗೊಳ್ಳು : ಮೋಕ್ಷಕ್ಕೆ ಕೊಂಡೊಯ್ದ ದೀಕ್ಷಿಗೆ 
ಮೈಗೊಳ್ಳ.ದನಿತ್ಯಮೆಂದೆಓಸುವೀ 'ಸಾಮ್ರಾಜ್ಯಮೋಹಕ್ಕೆ ದಂದುಗದಿಂ 
» » * ನೀನಿಂತಿರಲ್‌ ತಕ್ಕು! ಮೈಗೊಳ್ಳು ; 


೦ 


ಸ (ಅತಫಿ. ೩-೭೦). 


೭೩೭೬ 


ಮೆಯ್ದಡವು 


ಕಾದಂಬರಿಯ ದರ್ಶನ ಪ್ರಮುಖವಾಗಿ ಮೈ ಗೊಂಡಿರುವುದು ಮೂರು. 
ಸಂಪತ್ತುಗಳು (ಸಮ. ೨೯ ಟಕೆ); ಅರ್ಪಣವೆ ಮೈಗೊಂಡ ಹಾಗೆ ಇರುವೆ 
(850- ೭-೦೦); ಶ್ರೀ ॥ನಕದಾಸರ ವಾಣಿಯಲ್ಲಿ ಸಹಜ ಸೊಮ್ಮು, ದೇಸಿಯ 
ಸವಿತಿರುಳು ಮೈಗೊಂಡಿವೆ (8ಗಂ. ೦೨೬), [ಮೆಯ್ಮ 4 ಕೊಳ್ಳ] 
ಮೆಯ್ದಾಚು, ಮೈಚಾಚುಕ್ರಿ). ೧. ದೇಹವನ್ನುನೀಡು.-ಚಾಚ: : ಹೆಡೆಯ 
ಮಣಿಗಳ ಕಂಡು ಸೂಸಿದ ಕಿಡಿಗಳಹಹಾಯೆನುತ ಶಿರಗಳ ಕೊಡಹಿ ಮಜುಗಿದರು 
ರಗಿಯರು ಮಜಾಗಳಿಗೆ ಮೆಯ್ದಾ [ಕಾಂ- ಮೈಚಾ] ಚಿ (ಕುನ್ಮಾಕ್‌ 3೦-೬೦). 
ಮೈಚಾಚು: ೧-ನೀವು ಹೋಗಿ ಎಂದು ಯಶೋದೆ ಹೇಳಿ ಅಲ್ಲೇ ಮಲಗಲು 
ಮೈಚಾಚಿದಳು (ಶಾತ್ಮಲ್ಮ- 93). ೨. ದೇಹವನ್ನು ಬಾಗಿಸಿ ನಮಸ್ಕರಿಸು; 
ದೀರ್ಫದಂಡಪ್ರಣಾಮ ಮಾಡು; ಅವರು. , .ನಮಶಿವಾಯ ಎನ್ನುತ್ತ 
ನೆಲದಲ್ಲಿ ಮೈಚಾಚದರು (ಕಾಮಕ- 63). [ ಮೆರ್ಯ, 4 ಚಾಚು ] 
ಮೆಯ್ದೋಡು. ಮೈಜೋಡು (ನಾ). ೧. ಶರೀರದ ರಕ್ಷಣೆಗಾಗಿ ಹಾಕಿ 
ಕೊಳ್ಳುವ ಕವಚ ; ತನುತ್ರಾಣ : ಚಿಲಖತ್ತು ; ಮೆಯ್ದೋ[೫ ೫೦, 
ಮೈಜೋ]ಡು ಹೊರಳಿಯ ರುುಲ್ಲಿ ಹರಿಗೆಯ ಬಿರಿದು ಚೂಡಾಯತ ಬಿಗಿ 
ಮುಟ್ಟಿ ದಟ್ಟಿಯ ಹರಿಗೆಯವರು ತಜುಬಿದರು (1203290. ೦೦-೩೦): 
ಪಾಪಂಗಳ ಮೆಯ್ನೋಡನುಗಿದು ಬಿಸುಡುವ ಗಂಗೆ ಬೆವಣಾದಳು. (80೧. 
ಲಿ. ೨. (ಆಲಂ) ಸಹಾ: ರಕ್ಷಣೆ: ನೆರವು: ಮೆಚ್ಚು ಮೆರ್ಯ 
ಜೋಡಾಗಿ ... ಏರುವಾ ಪ್ರೇಮವೀರಗೆ ಬೇರೆ ಮೋರೆಯನು ತೋರುವುದು 
(58ಕೇ- ೨-೦೮). ಮೈಜೋಡು : ೧. '`ಸದಗಮೆಂದು ಮೈಜೋಡಕ್ಕು`' 
(*್ಮಿಕ್ಕೆ೪೨); ಏಜದ ಮೈಜೋಡಿನ ದಿಟ್ಟಜೋದರ ಎತ್ತಿದ ಬಲ್ಬಿನ ಬಿತ್ತರದ 


ಪಟ್ಟೆಯ. . . ಹಿಂದೆ ಮುಂದೆ ಸಂದಣಿಸಿ ಹರಿದಾಡುವ ನಿಟ್ಟೆ ಕಾಅರ 
(ಹರರ. ೩-೩೩ ನ); ಭೂಪಾಲರ ಪಡೆ, , , ತಳುವದೆ. ಮೈಜೊ;ಡು ಧರಿಸಿ 


ರಥವನೇಅ* ಕಳಕಳದೊಡನೆ ಕವಿದುದು (ಕರ೯ನೃ ೩-೦೬): ೨. ಇವರ 
ಕರುಣೆಯೇ ಇವರ ವಿರೋಧಿಗಳ ಮೈಜೋಡು (ತುಂಗರ, ಲ). 
[ಮೆಯ್ಕ್‌ |: ಜೋಡು] 
ಮೆಯ್ನಳ, ಮೈರುಳ (ನಾ). ದೇಹದ ಶಾಖ; ಶರೀರದ ಕಾವು; 


ಸಾರಿದರು ಪೂಗೊಳನನಾ ಚಂಡಾಂಶುವಿನ ಮೈಯ್ದಳ [ಕಾಕಾ- ಮೈರ್ಸು] 
ಳದ ರಭಾಡಿಯ ಜೋಡಿಯಧ್ವಶ್ರಮದ ಭಾರದಲಿ (4460. ೨-೩-೩). 
ಮೈರನಳೆ ; ತಳಿತ ಕಿಡಿಗಳ ಕೈದುವಿನ ಮೈರುುಳದ ರೃಸಡಿಯೊಳುಭಯ. 
ಬಲದಗ್ಗಳದ ಹರುಷವಿಷಾದಮಾರಿಧಿ ಕಾಲುಹೊಳೆಯಾಯ್ತು (ಕುಪ್ಮಾರ್ರೋ- 
೦೬-೩೦). [ಮೆಯ್ಮ್‌ಾ 2. ರುಳ (ಆ ಜಲ್ಮ)) 

ಮೆಯ್ದಡವು, ಮೆಯ್ದಡಹು. ಮೈದಡವು, ಮೈದಡಹು (ಕ್ರಿ). (ಪ್ರೀತಿ 
ಯಿಂದ) ದೇಹವನ್ನು ನೇವರಿಸು : ಶರೀರವನ್ನು ಸವರು ; ಸತ್ಕರಿಸಿ 


ಮೆಯ್ದಡದಿ  ಕಣ್ಣೀಗಳಂ ತೊಡೆದು (2ಣ. ೬); ದಿನ್ಮದೇಷ 
ಕೂರ್ಗೋಲಿಂದೆ ನೊಂದಿರೆ ಮೆಯ್ದಡವಿದನು (ನೋಶತ- 48-30). 


ಮೆಯ್ದಡಹು : ಕತ್ತರಿಸಿದ ಬಾಹುಮೂಲದೆ ಚೆಲ್ಲುವ ನೆತ್ತರ ನಿಲಿಸಿ 
ಮೆಯ್ದಡಹಿ . , , ಕುಸ್ತರಿಸಿದ ಕೃಪೆಯಿಂದೆ (ಕತತ. 1-68). 
ಮೈದಡವು ಅಂದಗಜೆ ನೋಡಿ. ಮೈ ದಡವಿ ಕೊಂಡಾಡುತಂ (0026, ರೇ. 
0-೫೪) : ಮೈದ[ಕಾಳಾ.ಮೆಯ್ದ]ಡವುತ ಕರಗುತ ಒಡನೊಡನೆ ಬಗಿ 
ದಪ್ಪಿಕೊಳುತಂ ಗುಡಿಯೊಳುಗಳೆ ಪೊಕ್ಕನು (044. ೬೦-೬೨): ಬಾರೈ ಕರ್ಣ 
ಬಾಯೆನುತ ತುಳುಕಿದನು ಕಂಬನಿಯ ಕೋಮಳತಳದಿ ಮೈದಡವಿದನು 
(ಕನ್ಮಾರ್ರೋ.'0-38). ಮೈದಡಹು: ಆಕ್ಕಜ್‌ಂ ಮೈದಡಹಿ ಮಗನಂ 
ತಕ್ಕವಿಸಿ (೧4. ೪-೬); ಮಾನಿನಿಯ ಮೈದಡಹಿ ಚಿಂತೆಯದೇನು ತಂಗಿ 
ಅತಾಂಗಿ ಹೇಳಾ 'ಮೌನಮುದ್ರೆಯದೇನೆನಲು (1:7 9- 0೬-೬೬) 
ತಪ್ಪುಂಟದನು ಮಜಯೆಂದು ಮೈದಡಹಿ ಶಂಕರಂ ಕೂರ್ತು , . 


ಪಾಡೆಂದು ತಾಳವನಿತ್ತನು (ಸ%ಂರತ್ವ. ೩-೨೩). [ಮೆಯ್ಸ್‌ ಬ ತಡವ್ವ] 


ಮೆಯ್ದಡಹು 


ಮೆಯ್ದಡಹು ' ಮೆಯ್ದಡವು ` ನೋ. 

ಮೆಯ್ದರ್‌ (ಕಿ): (ಆಲಂ) ಮನಸ್ಸುಮಾಡು ; ಇಚ್ಛೆ ಪಡು : 
ಜೈನದೇಕ್ಷೆಗೆ ಮೆಯ್ಯಂ ತರುಣಜನಂಗಳ್‌ ತರ್ಪರ್‌ ಪರಿಣತವಯಸರ್ಕಳ 
ಪವರ್‌ ಮೆಯ್ದಾರರ್‌ (6ಂತ್ರ- ೦೫-೪೪); `ಇನಿದೆಂಬಯ್‌ ವಿಷಮಪ್ಪ 
ದುರ್ವೃಸನೆಮಂ ಧರ್ಮಾಮೃತಂ ಕೈಪೆಯೆಂದೆನಸುಂ ಮೆಯ್ದರಲಾಜ! 
(863. 0೬೨-೦೬); ಮದಿರಾಪಾನಕ್ಕೆ ಮೆಯ್ದಾರದೆ ಸುಟ್‌ವೆಲರಂ ಪಾರದೆ 

* ವಿಕಾಂತದೊಳ್‌ ನಿಲ್ಲದಿರಾಂ ಬರ್ಪನ್ನವಾಯ ನಿನಗಿದು ವಿಗತಾ 

ಪಾಯನಮಸ್ಚೊ. ಂದುಪಾಯಂ (8ರ: ೦೬-0೨೭). [ಮೆಯ್ಮ್‌ _- ತರ್‌] 

ಮೆಯ್ದಿಳ (ಕ್ರಿ). ಮೈಮೇಲಿನ ಪರಿವೆ ಬರು ಚೇತರಿಸಿಕೊಳ್ಳು; ಎಚ್ಚ 
ರಾಗು: ತುಟ್‌ಲಾಳ್ಗಳ  ಶೈತ್ಕೋಪಚಾರದತ್ತಣಿಂ ಮೆಯ್ದಿಳಿದೆತ್ತಂ 
ದಿಟ್ಟಿಸುವ ಭರದೊಳ್‌ ಇದಿರ್ಗೆ ಬಂದ ತನ್ನಯ್ಮನ ಬೆಂಬಲದ ಸೇನೆಯ್ಯ 
ಕಂಡು ತಾನವಜಿಸೊಳೊಂದಿದಂ (ಉಕ್ಕಿ. ೯೪-೨9)- [ಮೆಯ್ಮ್‌ _. ತಿಳಿ] 

ಮೆಯ್ದಾಂಟೆ (ನಾ). ದೇಹದ ತೀಟೆ, - ನಸೆ ; ಬೇಂಟದ ಸುಳಿವಿಲ್ಲದೆ ಕಲಾ 
ವಿಹೀನತೆಯಿಂದ ಮೆಯ್ಬಾಂಟೆಯನ್ನು ಮಸಗಿಸಿ ತುರಿಸಿ ತೀರ್ಚುವ ಮೃಗವ 
ಹೊರತು . , . ಸಂಸ್ಕಾರಕಾರಕನಲ್ಲವಹುದು (ಕಂಕ್ರತ 6೯-0೪). 

[ಮೆಯ್ಯ್‌ |. ತೀಂಟೈ] 

ಮೆಯ್ದಾ ಪಿಗೆ (ನಾ). (ಆಲಂ) ದೇಹದ ಕಾಂತಿ; ಶರೀರದ ತೇಜಸ್ಸು : 
ಕೆಯ್ದಿವಿಗೆ ಮಂದೆ ನೆವಕಿರ್ದುದಾ ರಾಯ ಮೆಯ್ತಾವಿಗೆಯೊಳ್‌ ನಡೆದನು 
(ರಂತ. 03-00). |ಮೆಯ್ಕ್‌ 4. ದೀವಿಗೆ] 

ಮೆಯ್ದಾವು (ಕ್ರಿ): ಶರೀರವನ್ನು ಆವರಿಸು; ವ್ಯಾಪಿಸು: ಭಾವ 
ಸುರತಮಂ ಮಾಡಿದ ಸವಿ ಮೆಯ್ದಾವಲ್ಹಟ್ಟಿದ ಪರವಶವೋ ಎನೆ 
ತೀವಿದುದು ಪ್ರಳಯಂ (6೫: ೪-34): [ಮೆಯ್ಯ್‌ - ತೀವ್ರ] 

ಮೆಯ್ದುಂಬು. ಮೈದುಂಬು (ಕ್ರಿ). ೧. ದೇಹವನ್ನೆಲ್ಲ ಆವರಿಸು; 
ಶರೀರವನ್ನೆಲ್ಲ ತುಂಬು; ಭಸಿತವಂ ಮೆಯ್ದೂಂ[ಕಾ. ಮೈ! 


ic] 
ಬಲುದ್ಧೂಳಿಸುತ (ಂಸಫ್ಯ. 0-0೭). ೨. ದೇಹವು ಚೈತನ್ಯದಿಂದ 
ಕೂಡು: ನಸು ಉರವಣಿಸಿ ಬಂದಿತು "ಕಿನ್ನರಯ್ಯಗಳ ಅಸುವೊದಗಿ 
ಮೆಯ್ದುಂಬಿ ಬರೆ (ಸತ್ಯ. ೩5-೩೭). ಮೈದುಂಬ ೧. ಬಿರುಗಾಳಿ 
ಮೈದುಂಬಿ ಅಗಸದ ಮೂಲೆಮೂಲೆಯಲಿ ಸಿಡಿಲು ಮಿಂಚಿನ ಬಾರುಕೋಲು 
ಬೀಸಿ' ಮಧುರಯಾತನೆ ಬಾಳ ಸುತ್ತುವರಿಯಿತು ಮೊರೆದು ($0, 
13-08): ೩. ಶರೀರದ ಮೇಲಿ ದೈವಶಕ್ತಿಯ, ಆವಾಹನೆಯಾಗು : 
ಆ ಮಹಾರುಯಿತೀಗೆ ಅಮ್ಮ ಮೈದುಂಬಿದೆ: » * ಎಂದು ಸಿಡುಕಿದರು 
(2058. ೪0); ದೇವರು ಮೈದುಂಬಿ ಊರಿಗೆ ಕೇಡು ಅಂತ ಹೇಳಿತು 
(40). [ಮಯ್ಯ - ತುಂಬು] 

ಮೆಯ್ದುಡಿಗೆ ' ಮೆಯ್ಲೊಡಿಗೆ ` ನೋ: 


ಮೆಯ್ದುನ. ಮಣಇದು. ಮಯಿದುನ, ಮಯ್ದುನ. ಮೈದ 
(ನಾ). ೧. ಗಂಡನ ಅಥವಾ ಹೆಂಡತಿಯ ಮ್ಮ್ಹ್‌ 


ಗಂಡ; ಎನ್ನ ಮೆ[83೫9. ಮ]ಯ್ದುನನಪ್ಪ ವಜ್ರಬಾಹುಗಮೆನ್ನ ತಂಗೆಯಪ್ಪ 
ನಂಧರೆಗಂ ವಜ್ರಜಂಘನೆಂಬ ತನುಜನಾದಂ (6ಂಪು. ೩-6 


ಮೈ[ಕಾಕಾಂ- ಮ. ಯ್ಪುನಂ ವಜ್ರಬಾಹುಗಮೆನ್ನ ತಂಗೆ 

ಜಃ ನಾದೊಂ (ತಾಫೂಘು- ೨4). 
೧. ಶ್ರೀಮನುಮಹಾಪ್ರಧಾನಂ ಜತೆಯ ದಣ್ನಾಯಕರ ಮಣದು ಆ 
ಮಳವೂರಧಿಕಾರಿಗಳ. ಕೊಮಾರ ಕೇಸವಪ್ಪನೂ 1x (3); ತಕ್ಕ 


ಮಯಿದುನ : ೧. ಧೀರನುದಾರಮೇರು 
ನ್‌ (ಎಕ: ೫1, ತತ್ರರು- ೦-3೦; 10); 'ದೇವಪ 
'ದುನ ಬಿಮಳಪನವರು (ಕ. ೩೪1, ತುಮುಕೂ, ೭-೯: 
ಮಯ್ದುನ :' ೧. ಭಾನುಮತಿಗೆ 


೭೬-೦೪ 


3306) 


ರತಿಃ 


2514): 


ನಿನ್ನಾಣ್ಮನುಮಂ ನಿನ್ನ 


೭೩೭೭ 


| 


5 


15 


35 


2|40 


ಮೆಯ್ದೆಗೆ 


ಮಯ್ಮುನನುಮಂ ನೀನೊಪ್ಪುಗೊಳೆ ಂಬುದೆಂ (ಕಂಠ8- ೬-೩೯ 5); ದಂಡ 
ನಾಯಕ. ಮಹಾದೇವಯ್ಯಗಳುಂ ಅವರ ಮಯ್ದುನಂ ಶ್ರೀಪುರದ ಹೆರ್ಗಡೆ 
(3೩. ಸ2-8, ೩0-39 ; 2130, ೨. ಕುಶ್ಶಪಿಯೆಂಬೊಳೆನಗೆ ತುಗೆಯಿಲ್ಲ 
ಸೋಮಶರ್ಮನೆಂಬೊಂ ಮದಯ್ದುನನುಮಿಲ್ಲ (ಹಣ. ೩-0): 
೩. ಪ್ರಿಯ; ನಲ್ಲ: *ನೆಯ್ದಿಲಮಯ್ದುನ ` ಪರಾ. ಮೈದ ; 
೧. ಅಂತೂ ಮೈದನ್ನ ಬಯ್ಯೋದರಲ್ಲಿ ನೀವು ನನ್ನ್ನ ಮರ್ಯಾದೇನ 


03); ಅತ್ತೆ ಮಾಯೆ 
ಹುಲಿಯಂಥಾ 


ಮಾವ ಸಂಸಾರಿ 
ಅವದಿರು (ಕ:ಜಾರೇ- 


ಮುವ್ವರು 


ಮೈದುನರು 
೨. ಏದೊರೆಯಂ ಯಮನಂದನನೇದೊರೆಯಂ ಭೀಮಸೇನನೇದೊರೆಯಂ 
ಕಂಜೋದರನ ಮೈದುನಂ (ಕಪಣ. ೭-0೬); ಚರಣ ವದನವ ತೊಳಿದು 


2. 0೫-೨೮) 


ನಿರ್ಮಳದರಜಲವನೀಂಟಿದರು ನಿರುಪಮಪರಮಕರುಣಾರ್ಣವನು ಮೈದುನ 
ಸಹಿತ ಸರಸಿಯಲಿ (ಕುನ್ಮಾರ್ಯೋ. 00-೩೭); ಸಹೋದರಿ ಗಿರಿಜೆ ಮೈದುನನು 
ಶಂಕರನು ಸುರರೆಲ್ಲ ಕಿಂಕರರು (10೫. ೨೩), 

[ದೇ.॥ ತಮಿ, ಮೈತುನನ್‌. ಮಚ್ಚಾನ್‌, ಮಚ್ಚುನನ್‌, ಮಲ. 
ಮಚ್ಚುನನ್‌- ಮಚ್ಚಿನನ್‌:; ತುಳು, ಮೈತಿನೆ. ಮೈದುನೆ; ೊಡ. ಮಚ್ಚಣ: 
ತೆಲು. ಮೇನ : ಗೊಂಡಿ. ಮೈದೊ = ಗಂಡ] 
ಮೆಯ್ದುನಿಸು (ಕ) ಮೈದುನನೊಡನೆ ತೋರಿಸುವ ಸಲಿಗೆಯನ್ನು 

ತೋರಿಸು : ಭಾವಾ ನಮೋಸ್ತು ನಿಮ್ಮಡಿ ದೇವಕಿ ಮೆಯ್ಲೆಲದಳೆಂದು 

ಬಂದಿರೆ ಲೇಸಾಯ್ತಾ ವುದನುಡತಂದಿರೆನುತ್ತಾ ವಧು ಮೆಯ್ದುನಿಸಿ ನಗುತು 
ಮಡ್ಡಂ ಬಂದ್‌ (ಅರ್ಥನೇ. ೭4); : ಮೆಯ್ಸುನಿಸಿ ದೇವಕಿದೇವಿಯಾನಂದ 
ವಸ್ತ್ರಮಂ ತೋಜ ತಅಕಟವಾಡಿದೊಡೆನಗೆ ನಗೆಯೆಂದಜಾಯದತಿಮುಕ್ಟಕ. 
ಮುನಿ ಮುನಿದು (ಅರ್ಥೇ. ೭-೦8 ನ). [ಮೆಯ್ಬುನ 4 - ಇಸ್ಮು] 


25| ಮೆಯ್ದೂಳು (ನಾ)- ದೇಹಕ್ಕೆ ಅಂಟಿದ ಧೂಳು : ಹತ್ತಿದ ಮೆಯ್ದೂಳ 


ಕೊಡಡಿ ಕರವ ಹಿಡಿದೆತ್ತಿದಳಬುಜಾಯತಾಕ್ಷಿ (ಮೋಶತ, 6-30). 
[ಮಯ್‌ 4 ದೂಳು ( ಆ ದೂಳಿ) ) 

ಮೆಯ್ದೆಗೆ. ಮೈದೆಗೆ (ಕ್ರಿ). ೧. ಹೆದರು ; ಅಂಜು; ಭಯಗೊಳ್ಳು ; 

ತಿರುವಾಯೊಳಿಡೆ ಸುರರ್‌ ಮೊಜಕಿಯಿಟ್ಟರ್‌ ಭರದೆ ತೆಗೆನೆಆಕಯೆ ಮೆಯ್ಗೆಗೆ 

ದರವಿಂದೋದೃವನಿನೊಗೆದುದಾ ಬ್ರಹ್ಮ್ಮಂಡಂ (ಕಾಳಾ, 03-083) ; 

“ಮೆಯ್ದೆಗೆದ ಎ ಮೈಯಿಳಿದ ಎಂದರೆ ಗರ್ಭಸ್ರಾವವಾದ” (ಕಂತ, 
೨: ಹಿಮ್ಮೆಟ್ಟು ; ಹಿಂಜರಿ ; ಹಿಂದೆಗೆ ; “ಅಕ್ಕುಳಸಿತೆಂದುರಿ, 
ಮೆಯ್ದೆಗೆದುದೆಂದುಂ. . *ನುಣ್ಣಿತೆಂದುಂ, ಪಾರಗೆಯ್ಯೆಂದುಂ-- ಈ ೧೩ 
ಅಪಸರಣಕ್ಕೆ ಪೆಸರು” (18. ೭೨-೩೫): ವಲ್ಲಭೆಯ ವಚನಮಂ ಮನ 
ವಲ್ಲದ - ಮನದೊಳ್‌ . . , ಸೈರಿಸೆ ಮೆಲ್ಲನೆ ಮೆಯ್ದೆಗೆದು (ಗತ: 
6-80) ; ಅವರ ಬಲಕ್ಕೆ ಸುಗಿದು ಮೆಯ್ದೆಗೆವ ಬೇಡವಡೆಯಂ (ಕುಣಾಶಾ. 
*-ಟ ವ): ಶೃಂಗಾರರಸಕ್ಕೆ ಮನಂದಂದು ವೈರಾಗ್ಯರಸಕ್ಕೆ ಮೆಯ್ದೆಗೆದು 
(೧೦೪: ೫-೫ ಪ); ಜಾಜ್‌ದರು. ಪಡಿತಳಕೆ  ಮೆಯ್ದೆ: ಗೆದರಡಹೊಯ್ಲಿನಲಿ 
(ಸಂಠಶ. ೦6-೫೬)- ೩. ಕೃಶವಾಗು ; ಸಣ್ಣಗಾಗು : ಬತ್ತು: ಕೊರಗಿ 

ಕ ಮೆಯ್ದೆಗೆದುವೆಂಬಂತೆ ತಾವರೆಗಳ್ಮುಗಿಯೆ. (ಕಾವಂಉ- ೩೭8) 
ಮೈದೆಗೆ : ೨. ಮೈದೆಗೆಯದಿರಿ ಕಲಿಯಾಗಿಯೆಂದನು ನೃಪತಿ ಸುಭಟರಿಗೆ 
(ಕವಳ: 6-32); ಹುರಿಯೊಡೆದು ಮೈದೆಗೆದು ಸಲೆ ಕೈಮಣಗಿದು ಕೈದುವ 
ಬಿಸುಟು 'ಪಡೆ ಮೊಗದಿರುಹಲೆಚ್ಚನು ಕೊಚ್ಚಿದನು ಪುಷ್ಕರ ಚತುರ್ಬಲವ 
(5ಳತ: ೪-೩0); ವರ್ತಮಾನ ತಿಳಿಯುವ ಮೊದಲಿಗೇ ಮೈದೆಗೆದುಬಿಡುವ 
ಎತ್ತುಗಡೆ ಅವನದು (2೭.3೬3). ೩. ಕೆಜಕ ಹಳ್ಳ ಬಾವಿಗಳು ಮೈಟಿಗೆದರೆ 
ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು (೨6: 640); ಸರೊಧಿ 


ಮೆಯ್ದೆರೆ 
ಇ 


ಮೈದೆಗೆದುದು . . . ಗಗನಮಣಿ ಕಿರಣಮಂ ಪಸರಿಸಿದನು (ರಣ: 
೭-೫3) ; ಭಾರ್ಗವನ ಖಾತಿಗೆ ಕಡಲು ಮೈದೆ [ಶಾಕಾಂ. ತೆ]ಗೆದಂತೆ 
ತೆಗೆದುದು ನಮ್ಮ ಪರಿವಾರ (ಕರಣ: ೩-೦೩-೭) - ಉ. ದೇಹವನ್ನು 
(ಆಲಿಂಗನದ ಬಂಧನದಿಂದ) ಬಿಡಿಸಿಕೊಳ್ಳು. -ಹಿಂದಕ್ಕೆ ತೆಗೆದು 
ಕೊಳ್ಳು : ಎಣಗಿದಕ್ರೂರನನು. ಕೈದಣಿಯೆ ತೆಗೆದು ತಕ್ಕಯಿಸಿದನು 
ಮಿಗೆ ಮೈದೆಗೆಯಲೀಯದೆ ಬಿಗಿದ ಪುಳಕಾಳಿಗಳ ಸುಪ್ರೇಮಾರ್ದ್ವಹೃದಯೇ 
ಕ್ಷಣದಲಡಿಗಡಿಗೆ (88. 90-8-5). ೫. ಪರಾಕ್ರಮವನ್ನು ತೋರು; 
ಎಯ್ದೆ ಹಗೆಯಲಿ ಹೂಣಿ ಹೊಗದಿರು ಮೈದೆಗೆದು ' ಕಾದುವುದು ಜಯಸಿರಿ 
ಯೈದೆತನ ನಿನ್ನಿಂದ ಮೆಣವುದು ಕಂದ ಕೇಳೆಂದ (ಕುವ್ಮಾರ್ರೋ- ೪-೪೪): 
೬. ಕಳೆ ; ಮುಗಿ ; ತೀರು: ಅಗಲದೆ ಕಟ್ಟಿ ಕಠಿವ ಮಬ್‌ಗಾಲಂ 
ಮೈದೆಗೆದ ಸಮನಂತರದಲ್ಲಿ (ಉದ್ಯಟಿ ೦9-3 ನ). [ಮೆಯ್ಯಾ - ತೆಗೆ ] 
ಮೆಯ್ದೆರೆ (ನಾ). ಶರೀರದ ಸುಕ್ಕು---ಮಡಿಕೆ : ಪಾಮರಿಯರ ಜೋಲ್ವ 
ಮೆಯ್ದೆರೆಗಳಂ ನೆಜಿಕಿ ಭಾವಿಸಿ ಬೀಡುವೆತ್ತು ಬಿತ್ತರಿಸುವ ದಾಡಿಮವ್ರಜ 
ಮಿದೆಂಬಭಿಶಂಕೆಯನಪ್ಪುಕೆಯ್ನು ಪೀವರಕುಚದಲ್ಲಿ ತಾಗಲನುಗೆಯ್ದುದು 
ಕೀರಕುಳಂ (ಕುತುಮಾ- ೨-೪೩). [ ಮೆಯ್ಮ್‌ 2. ತೆರ್ಮ 
ಮೆಯ್ದೊಗಲ್‌, ಮೆಯ್ದೊಗೆಲು, ಮೈದೊಗಲ್‌ (ನಾ). ದೇಹದ 
ಚರ್ಮ ; ಸುಟ್ಟು ಕರಿಮುರಿವೋಗಿ ಚನ್ನಮೆಯ್‌ದೊಗಲ್‌ ನಿನತು ಬಣ್ಣ 
ವೋಡುವುದು (0ರತ್ರ. ೨-೨೬). ಮೆಯ್ದೊಗಲು : ಹಣ'ದ ಮೆಯ್ದೊ 
[nc ಮೈದೊ:]ಗಲುಗಳ ಸೀಸಿಕ:  ಮುಲಿದೊಗುವ ನೆತ್ತರಿನ 
ನೆತ್ತಿಯ . . , ಮಿಗೆ ತೂಪಿಜಿವ ರಕುತದೆ ರಣದ ನಾಟಕದಲಕೆಕಾಆರು 
ಠಾವುರಿಯಲೊದಗಿದರು ಸರಿಸದಲಿ (846. ೬-೦೫-೨೨). ಮೈದೊಗಲ್‌ ; 
ಕಾಸಿದೆಣ್ಣೆಯ ಪೊಯಿಲ್ಫೆ ಪಟುಭಟರ ಮೈದೊಗಲ್‌ ಕೀಸಿದುದು (ಕಂತ: 
೪3-49). [ಮೆಯ್ಸ್‌ 4 ತೊಗಲ ( ಎ ತೋರ) ] 
ಮೆಯ್ದೊಗಲು ' ಮೆಯ್ದೊಗಲ್‌' ನೋ. 
ಮೆಯ್ದೊಡವು., ಮೈದೊಡವು (ನಾ). ದೇಹಕ್ಕೆ ತೊಡುವ ಆಭರಣ,- 
ಒಡವೆ: ಗಾಡಿ ಮೆಯ್ದೊಡವೆನೆ. ಮಾಸಿ ರೂಪುಗರೆದಿರ್ದೊಡಮಾತನ 
ರೂಪಿದೊಂದು ಕಣ್ಣೊಡವೆನೆ (ಕಣನೂ. 4-೬೪) ; ಕಡೆಗಣ್ಣ ಬೆಳಗು 
ಪೊಸ ಮೆಯ್ದೊಡವುಜ್ಜಳಿಪ ಮೊಗಂ ಕನ್ನಡಿಯೆನೆ ಬಳೆದಂ (ಕಲ್ಮಣ: 03) ; 
ಪುಪ್ಪಸರನ ರಾಣಿಗೆ ಮೆಯ್ದೊಡವನುವೊಬ್ಬಸಿ ತುತಿಯ ಮಾಡಿದರು. 
(ನೋಶತ- ೦೭-1೩). ಮೈದೊಡವು ; ತಶೆಣಿಕನುಜ ಹಸಾದವೆನುತಾ 
ಧರಣಿಜೆಯ ಮೈದೊಡವುಗಳ ಬೈತಿರಿಸಿದನು (ಹೂರಣ: ೪-3-03) ; ಮುಡಿ. 
ಮೇಘ ಮೈದೊಡವೊಳಪು ಬಿಡದಿಂದ್ರ ಚುಪದಂತಿರಲಾಗ ಕಾರ್ಗಾಲದೊಡತಿ 
ಯೊಲವಳು ನಡೆದಳು (1050, ೯-88), [ಮೆಯ್ಸ್‌ 4 ತೊಡವು] 
ಮೆಯ್ದೊಡಿಗೆ, ಮೆಯ್ದುಡಿಗೆ, ಮೈದೊಡಿಗೆ, ಮೈದೊಡುಗೆ (ನಾ). ಇ 
ಮೆಯ್ದೊಡವು: ರುರಾಜಿಪ ನವ್ಯವಸ್ತ್ರಸಂತತಿ ಸಸ್ತವಾರ ಮೆಯ್ದೊಡಿಗೆ. . . 
ಳ ಪಾಲಿಸಿದ (ಮೋಶತ- 08-0೬) : ಮೆಯ್ದೊಡಿಗೆಯ 
ದುಗುಲವನಿತ್ತನಿವನಂತೆ ' ಕೆಯ್ದೊಅಕಿವವನಾವನೆನಿಸಿ. (ಶಂಕ, ೩೮-೩೪) - 
ಮೆಯ್ದುಡಿಗೆ ; ತೊಟ್ಟ ಮೆಯ್ದು [8ಕ- ಮೈದು]ಡಿಗೆಗಳ. , . 
ಕಾಂತಿ ಸೂಸುತಿರೆ (ಶ್ಲೆಯಳಾ. ೩೩-33). ಮೈದೊಡಿಗೆ : -ಮಟ್ಟಿಯ 
ಧೂಸರದ ಮೈದೊಡಿಗೆ ಮೆಣೆಯೆ ವಿಳಾಸದಲ್ಲಿ ನಡೆತಂದನರ್ಜುನದೇವ 
ನಿದ್ದೆಡೆಗೆ (೪ನ್ಮಾಅ: 30-08). ಮೈದೊಡುಗೆ: ರುದ್ರಾ ಕ್ಷಿಯೇ ಮೈದೊಡುಗೆ 
ಯೆನಗೆ (ನುಜಾರೇ- ೨- ೩೬-೬5). [ಮೆಯ್ಯಕ್ಥಿ 4 ತೊಡಿಗೆ (-ಎತೊಡುಗೆ)] 
ಮೆಯ್ದೊಳೆ. ಮೈಡೊಳೆ (ಕ್ರಿ). ಶರೀರವನ್ನು ತೊಳೆ.._ಶುದ್ಧಿಗೊಳಿಸು; 
ಸ್ನಾನ ಮಾಡು: ಮೆಯ್ದೊ [೫೫೦- ಮೈದೊ]ಳೆದು ನೊಸಲಲಿ 
ವರಭಸಿತಮಂ ಪೂಸಿ (ಯತ್ರ: ೩-೩೨) ; ಬಿಸಿನೀರಿಂ: ಮೆಜ್ಜೊಳಿದು ತತ 
ಕಪ್ಪಿಟ್ಟು ನಯಿನದೊಳಸಿತಾಂ: ೨ (ಕೋಹತ- 0೦-೪೬); ಬಳಲ್ಕೆ 


೭೩೭೮ 


pS 


40 


46 


ಮೆಯ್ನವಎಿರು 


ಗಳೆಯಲೆಳಸಿ ಘಳಿಲನೊಳಪೊಕ್ಕು ಮೆಯ್ದೊ [ಕಾ7ಂ- ಮೈದೊ]ಳೆಡು 
(ಉಕ: ೬-9 )- ಮೈದೊಳೆ : ಕುದುರೆಯಂ ನೀರೂಡಿ ಮೈದೊಳೆದು 
[ಕಾಕಾಂ- ಮಿಸಿಸಿ: ವೂಸಿ]ಕಟ್ಟಿ ತಾನು ನೀರಂ ಕುಡಿದು (ನರ್ಮಾಂ-0೬೨-೨0). 
[ಮೆರ್ಯ 4 ತೊಳ್ಳೆ] 

ಮೆಯ್ದೋಟ್‌ಸು (ಶಿ) ಕಾಣಿಸಿಕೊಳ್ಳು ; ಪ್ರತ್ಯಕ್ಷವಾಗು : ಶ್ರೀಮಹಾ 

ದೇವ ದೇವೇಶ ಸರ್ವಜ್ಞ ಶಿರೋಮಣಿ ಮೆಯ್ಲೋಜಾಸೆನಗೆ (ಹಕಕ: ೨೭-೩೭). 
[ಮೆಯ್ದೋಣು + — ಇಸ್ಕು] 

ಮೆಯ್ದೋಜು, ಮೈದೋರು, ಮೈದೋಜು (ಕ್ರಿ). ಕಾಣಿಸಿಕೊಳ್ಳು ; 
ಪ್ರಕಟವಾಗು :  ಉಗ್ರಾರಿವಂಶಲತಾವಲ್ಲರಿಗಳ್ಗೆ  ದಾವಶಿಖವೊಲ್‌ 
ಮೆಯ್ದೋಣ್‌ (ಶಂಶಥಾ... ೩-4೩) ; ದುರಿತಸಂತಾನಾಷ್ಟಕವನಫಕುಸಿ 
ನಿಜಗುಣವೆಂಟು ಮೆಯ್ದೋಅೌಿರಲು (ಕೇಠಂತ- ೦-೨) ; ಸೋತವಳೊಡನೆ 
ವಂಚನೆ ಬೇಡ ಮತ್ಸಾಣನಾಥ ಮೆಯ್ದೋಹಣಕಿಂದಳಬಲೆ (ಕೋಶತ. ೨೭-೪೭)- 
ಮೈದೋರು: ಪೂರ ಮೈದೋರೆನೆಂಬು ಕಪಟಿಯಂಶಾವತಾರದಿಂದಾರ್ಗೇನು 
(ಮಕಳ: ೩6) ; ದೂರದ ದಿಗಂತದಲಿ ಗಿರಿಯುತ್ತಮಾಂಗದಲಿ ಮೈ ಶದೋರಿ 
ದನು ಆಹ ಹೊಂಬಿಸಿಲಿನೆಳನೇಸರು 1 (ಕತ್ಪಾಂಗ- ೬-0೫); ಮುಗಿಲ 
ಮರೆಯನ್ನು ಕಳೆದು ಚಂದ್ರೆಮನು ಶರತ್ಕಾಲದಲ್ಲಿ ಮೈದೋರುವಂತೆ, 
ನುನು - . , ಬರುವೆನು (ಮಃ, ೪)- ಮೈದೋಟು ಕ ಎನ್ನೊಳಗಿರ್ದು 
ಮೈದೋಜದ' ಭೇದವ ನಿಮ್ಮಲ್ಲಿ ಕಂಡೆನು (ಭುಹಾರೇ. ೨. 3೬-೩೦) ; 
ಹಿರಿದೊಂದಜ್ಲಾ ನದಿಂ ಯೌವನವಿಕಳತೆ ಮೈದೋಟ್‌ (6೫. 8) ; 
ಧರಣಿಯಲಿ ಮೈದೋಹಔಿದನು ಶುಕರನು ವೃಷಭಾಕಾರದಲಿ (ರಣ. 
೦-5-೬5): [ಮೆಯ್ಸ್‌ 4 ತೋಟು] 

ಮೆಯ್ನಡುಕ. ಮೈನಡುಕ (ನ್ಸಾ). ಶರೀರದ ಕಂಪನ ; ಮೈ ನಡುಗು 
ವಿಕೆ: ತತ್ಪುರವರದಲ್ಲಿ ಸಾತ್ವಿಕದೆ ಮೆಯ್ನಡುಕಂಗಳ ಮಾಗಿಯಾಗಳುಂ. 
(6ನೇ: ೦-೬6). ಮೈನಡುಕ ; ಮೈನಡುಕ ನಿಂತಿತು. (೨೪೩. ೦೦೨). 

[ಮಯ್‌ 4 ನಡುಕ] 

ಮೆಯ್ನಡುಗು , ಮೈನಡುಗು (ಕ್ರಿ): ದೇಹವು ಕಂಪಿಸು ; ಶರೀರದಲ್ಲಿ 
ನಡುಕವುಂಟಾಗು : (ಮೆಯ್ನಡುಗಿ) ಆಯ್ಯೋ | ಎಂದೂ ಇಲ್ಲದ ಭಯವು 
ನನಗೇಕಿಯೊಃ ಇಂದುಂಟಾಗಿದೆ, (ಹಕು. ೩-0೬). ಮೈನಡುಗು : ಬೆರ್ಚಿ 
ಭಯವಶದಿಂ ಮೈನಡುಗೆ (ರರ್ಶಾಮ್ಮು- ೬-೪). [ಮೆಯ್ಶ್‌ .4- ನಡುಗು,] 

ಮೆಯ್ನವಿರ್‌, ಮೆಯ್ನವಿರು, ಮೈಣವಿರ್‌. ಮೈನವಿರು (ನಾ). ಶರೀರದ 
ಮೇಲಿನ ಕೂದಲು : ಆತನ ನನೆಯಂಬಿನ ಮೊನೆಗಣೆಗಳಿವೆಂಬಿನಂ 
ಮೆಯ್ನವಿರ್ನೆಕೆದುವು (ರಂಉ- ೩೬೪) ; ಬಾಷ್ಟಾಯು ಕೈಗಣ್ಕೆ ಕಣ್ಮಲರಿಂ 
ಮೆಯ್ನುವಿರ್ಗಳ್‌ ಪೊದಬಕ್ಬೂಗೆಯೆ (ಕುಣಾರು. ೩-೩0) ; 'ಇಷ್ಟಶಿಪ್ಪಜನ 
ಕಲ್ಪಮಹೀಜರನೆಯ್ದೆ ಮೆಯ್ನವಿರ್ನ್ನಾಲಗೆಯೌದಡಂ ಪೊಗಳಲಾರ್ಕುಮೆ 
ವಾಸುಗಿಯಯ್ವ ದಿಂಬರ (4929. 1 ೨೬೬-೩೨: 2169): ಮೆಯ್ನಎರು; 
ಕಾರೊಡಲು ` ಮೇಗಡರ್ದ ಮೆಯ್ನವಿರು , . , ಕೂರಂಭು ದೀರ್ಫಧನು 
ವೆರಸಿ ನೆರೆದುದು ಕಾನನಾರಿಗಳೆನಿಪ್ಪ ಶಬರಾಧಿಪರು (ತಳಳಾ, 2-೨); 
ಕರಮೆ ಮೆಯ್ದವಿರೇಳುತಾಲಿವರಲಂತೆ ಕರಗುತ್ತೆ . , . ಅಮಲಸುತ್ಸಿಕವೆ 
ಸಾಕಾರವಾದಂತೆ ಬಂದು (ಕರ್ಮಣಾ. 0೩-೫೭) ; ಕುಟಿಲುಳಕಿಯರ . . , 
ಮೆಯ್ನವಿರ ಸುಟಿಯಿಂದ ಗುಡಿಗಟ್ಟಿಸುವ ಮಾಗಿಯ ಹಿಮ ವಟನಂತೆ ಕಣ್ಣೆ 
ರಂಜಿಸಿತು (ನೋತ. ೪-೪). ಮೈನವಿರ್‌ ; ಸೀರ್ಪನಿಯಾಂತ: ಮೈನವಿರ್‌ 
(ತತ: ೩೭-೭೬೮) ] ಅವಳಾಡಿದ ಮಾತಿಗೆ : ಮೈನವಿರ್ಮುಂದುವರಿದು. 
ಗುಡಿಗಟ್ಟಿ ಕುಂದದ ಗದ್ಗದದುಲುಹೀದ  -ಸಖಿಯೊಡನೆಂದಳು 
ಮಾಯುತ್ತರವ (1500-049): ಮೈನವಿರು: * ಮೈನವಿರೇಳು ' ಪರಾ. 

[ಮೆಯ್ಮ್‌ - ನವಿರ್‌] 


ಮೆಯ್ಗವಿರು " ಮೆಯ್ದವಿರ್‌' ನೋ. 


ಮೆಯ್ನಾಟು 
ಮೆಯ್ನಾಟು (ಕ್ರಿ). ದೇಹಕ್ಕೆ ಚುಚ್ಚಿಕೊಳ್ಳು ; ಅಂಗದಲ್ಲಿ ನೆಡು ; 
ಬೇಟಕಾರ್ತಿಯರು ನೋಡಿದರರೆಬರು ಮೆಯ್‌ನಾಟಿ ಮನಸಿಜನಂಬುಗಳು 


(1೫೫0: ೩೦-೦೦). [ಮೆಯ್ಸ್‌ 4 ನಾಟ್ಕು (೬ ನಾಂಟು)] 
ಮೆಯ್ನಾರ್‌, ಮೈನೀರು (ನಾ). ಉಚ್ಚೆ ; ಮೂತ್ರ : ಇದು ಪೇಲಿದು 
ಮೆಯ್ದಾರೆಬುದನಟ್‌ಯದೆ  ಮೆಯ್ಲೆ ಪೂಸಿಕೊಳ್ಳುವು. ಮಕ್ಕಳ್‌ 
(6ರಾಮ್ಯ- ೫-0೬೬). ಮೈನೀರು ; ಮಲೆತ ಮೈನೀರೆಂದು ಸಿಂಧುವ 
ಜಅಕಿದಿಳೆಗೊಲವೀವ ಕೆಲ್‌ಗಳೊಪ್ಪದುವು (ಕೋಶಕ. ೨-೩೭) ; ಬಾಯಾರಿಕೆ 
ಹೆಚ್ಚುಗಿ ಮೈನೀರು ಬಹಳವಾದಾಗ ಈ ಮದ್ದು ಉಪಯೋಗಿಸುತ್ತೇವೆ. 
(ತಸುಜೊ, ೧೦೨). [ಮೆಯ್ಯ್‌ 4 ನೀರ್‌] 
ಮೆಯ್ನೆಳಲ್‌ (ನಾ). ಶರೀರದ ನೆರಳು: ಆಭೀಳಲಯಾಹಿನಿಷ್ಮರಫಣೌಘದ 
ಮೆಯ್ನೆಳಲುದ್ಧತಾರಿಗೆ . . . ವೀರಬಲ್ಲಾಳನ ತೋಳ ಬಾಳು ನೆಳಲಾದುದು 
(ಎ೪. viz; ಶಿನತ್ಕೊ 3-03; 1216). [ಮೆಯ್ಯ 4. ನೆಳಲ್‌ (< ನೆಬಲ್‌,)] 
ಮೆಯ್ಲೆಣ?, ಮೈನಾರು. ಮೈನೆರೆ, ಮೈನೆಜಕೆ (ಕ್ರಿ). ಮೊದಲನೆಯ ಸಲ 
ಮುಟ್ಟುಗು ಯತುಮತಿಯಾಗು ಪ್ರಾಯಕ್ಕೆ ಬರು ನ ಭುವನ 
ಶ್ರಿತಯಂ ತೃಣದಿಂದ ವಸ್ತುವೆನಿಸಿದುದು ಸುಮತಿ ಮೆಯ್ನೆಅಸಿಯಲೊಡಂ 
ನಿಮ್ಮಡಿ ದೇವಕಿ ಮೆಯ್ಲ್ದೆಟ್‌ದಳ್‌ (6ರಕೀ- '೩-೬)- 
ಮೈನೆರೆ ; ಕನ್ನೆ 


(ಕಂತು: ೪-6೮) ; 
ಮೈನಾರು : ಹುಡುಗಿ ಮೈನಾರಿದಳು (6). 
ಬೆಳೆದು ಮೈನೆರೆಯಲ್‌ (ಗಂಧಿ. ೩೩-೭); ಮದುವೆಗೆ ಮೊದಲೇ ಮೈನೆರೆದ 
ವಳನ್ನೂ ಪಃ ರದು (ಕೃತಾ ೯೯); ಮೈನೆರೆದ ಮೇಲಿ 
ಮದುವೆ ಮಾಡುವುದೇನು ಚಿಂದ (ಕೊಸ. ೦೮): ಮೈ; ನೆ ; ಇವಳ 
ತಂದಾ ಮನೆಯುಮಿವಳು ಮೈನೆಜಿಿದ ಸಮಯದೊಳ್‌ ಹಾಳಾಗುವುದೆ 
ಸತ್ಯಂ (ಸನ್ಮಳೌ: ೪-೨೪); ದೇವಕಿಯು ಮೈ; ಸೆಅದಳು (ಸಾಳ್ಮರಾ, ೨೦-೬). 
[ಮೆಯಸ್ಯಿ 4 ನಜ 
ಮೆಯ್ನೋಟ, ಟಿ (ನಂ). ೧- ತನ್ನ ಸ್ವರೂಪವು ಇತರರಿಗೆ 
ಕಾಣುವ ಸ್ಥಿ ಕೋಟಲೆಯ ಕೊಲ್ಲಣಿಗೆಯಲಿ ಮೆಯ್ನೋ!ಜಾಕಾಂ- 
ಮೈನೋ]ಟಕಲಸದೆ ಬಿಸಿಲಲಿವರು ಮಹಾಟವಿಯ ಮಧ್ಯವನು ಹೊಕ್ಕರು 
(ಕುಟ್ಮ 5: 6-69): ಮೈನೋಟ : ೨. (ಅಜ್ಜಾತದಲ್ಲಿರುವವರನ್ನು) 
ಎದುರಲ್ಲಿ ಕಾಣುವುದು : ದಾಟಿದೆವು ನುಡಿದವಧಿಯನು ವೈರಾಟಪುರದಲಿ 
ತುಟುವಿಡಿದು ಮೈನೋಟಕೋಸುಗ ಭಿ ನುಗ್ಗಾಯಿತ್ತು ಕುರುಸೇನೆ 
(ಕುನ್ಮಾವಿ- ೦೦-೩೬) - [ಮೆಯ್ಮ್‌ 4 ನೋಟ] 
ಮೆಯ್ಬಿಂಗಿಸು (ಕ್ರಿ). ಹಿಮ್ಮೆಟ್ಟಿಸು : ವಿಮುಖವಾಗಿಸು : ಯುಷ್ಮದೀಯ 
ವಿಲೋಕಂ ಯಮಲೋಕಮಂ ವೃ ನದಿಂ ಮೆಯ್ದಿಂಗಿಸಿತ್ತು (ಇಗತಿ- ೧೦-೦೫). 
[ಮೆಯ್ಯ್‌ 4 ಪಿಂಗಿಸು] 
ಸಯ್ಪೊರ್ದು (ಕ್ರಿ): ದೇಹವನ್ನು ತಾಗು. - ಸ್ಪರ್ಶಿಸು.. ಎನಗಿನ್ನೇ 
ನೊಳಗಾದಳಿಂದೆಸೆವ ದೇಹಚ್ಛುಯೆ ಮೆಯ್ಬೊರ್ದೆ ಕಾಮಿಸಿ ತಳ್ತೆಪ್ಪಿದಳೀಗ 
ಳೆಂದು.ಬಗೆದಂ ಭೂಪಾಲವಿದ್ಯಾಧರಂ (ಕಾರಾ, ೩೭): 


ಎವ 


ಮೃನೋ 


ರ 4 ಪೊರ್ಮ] 
"ನೋ. 


ಮೆಯ್ಬಣ್ಣ 'ಮೆಯ್ವಣ್ಣ 

ಮಯ್ಯ ಲ” (ಕ್ರಿ)- ದೇಖೆದನ್ನು ದೈಢವಾಗಿಸು, -- ಗಟ್ಟಿಗೊಳಿಸು ; 
ತನದ ಯದಿವನೌಡೊತ್ತಿ ಮೆಯ್ಬಲಿ[ಶಾ೫ಂ- ಮೈಬಲಿ]ದ (ಉಫ್ಮಾಂ. 
0-00)... [ ಮೆಯ್ಯ್‌ ಬಲಿ (ಆ ಬಲ್‌) ] 

ಮೆಯ್ಬಿಡು ` ಮೆಯ್ವಿಡು ' ನೋ. 

ಮೆಯಿ ಿಸುಪು, ಮೈ! ಬೆಸುರ್ಪ £ (ನಾ). ದೇಹದ ಶಾಖ; ಶರೀರದ" ತಾಪ: 
p ಓರೊರ್ಮೆ ಮಯ್ಯ ಸುಪಿನೆಸರಧಿಂ ಪೊಕ್ಕ ನೀರ್ಕದಡಿ ಕುದಿವಿನಂ ಕೃತ್ರಿಮ 
ತರಂಗಿಣಿಯ ಪೊನಲೊಲ್‌ ಪೊರಳ್ದು (ರ್ಥ. ೪-೩6 ನ); ಆಕೆಯ ಮೆಯ್ಬಿ. 
ಸುಪೇನಳುಂಬಮೋ (ಕನಕಾ. 404)- A ಮೈಬಿಸುರ್ಪು ; ವಿರಹವಿಮ್ಮಡಿಸೆ 


೭೩೭೯ 


10 


30 


36 


ಮೆಯ್ಭಆ್‌ 
ಸುಯ್‌ ಮೂವಡಿಸೆ ಮೈಬಿಸುರ್ಪಿರದೆ ನಾಲ್ವಡಿಸೆ (ತಂಪು. ೪೬-೦೦). 
[ಮೆಯ್ಕ್‌ + ಬಿಸುಪು] 

ಮೆಯ್ಬೆದಜು, ಮೈಬೆದಜು (ಕ್ರಿ). (ಗಾಬರಿಯಿಂದ) ದೇಹವು ಬೆದರು; 
ಬೆಚ್ಚಿ ಕ್ವಿಬೀಳು : ನಿದ್ರಾಮುದ್ರಿತೇಕ್ಷಣಂ ಪದವ ಹಿಡಿದಲ್ಲಾಡಿದಡೆ ಮೆಯ್ಬೆ 
[ಹಾಹಾ ಮೈಬೆ)ದಜುತೇನೇನೆನುತ (ಊರ. ೯-೩). ಮೈಬೆದಲು : 
ಗೋಡೆಗಟ್ಟಾಗಿ ಬಳಸಿಕೊಂಡ ವೀರರ ನೋಡಿ ನಾಗೇಂದ್ರ kk ಬೆದಣ್‌ 
(ರರತ- ೫೬-೪9). [ಮೈಯ್ಯ 4. ಬೆದಜು] 

ಮೆಯ್ಮರೆ * ಮೆಯ್ಮಲ್‌' ನೋ. 

ಮೆಯ್ಮರ್ಚು (ನಾ). ಶರೀರಕ್ಕೆ ಮಾಡುವ ಅಲಂಕಾರ; ದೇಹಾಲಂಕಾರ : 
ತಾನೆ ಲಕ್ಷ್ಮಿಗೆ ಮೆಯ್ಮರ್ಚನೊಡರ್ಚ್ಹುತಿರ್ಪೆ ಪುರುಷಂ (22. 1, 

[ಮೆಯ್ಕ್‌ 4 ಮರ್ಚು (೬ ಮೆಚ್ಚು )] 

ಮೆಯ್ಮಸೆ (ನಾ). ಶರೀರದ ಮೇಲೆ ಉಂಟಾದ ಸಣ್ಣಸಣ್ಣ ಗಾಯ , 
ಏಜುವಡೆದರು ಹೊಕ್ಕವರು . . . ತಾರುಥಟ್ಟಿನೊಳಟ್ಟಿ” ಮೆಯ್ಸ ಭಾಶಾ. 
ಮೈಮ]ಸೆ ಸೂಅಿಕಾಜರು ಮಿದುಳ ಜೊಂಡಿನ ಜೋಜುಗಳ ಬೀಲದವು 
ಬೇತಾಳರಿಗೆ ಭಟನಿಕರ (ಕುತ್ಮಾರ್ರೋ, 0-83) ; ಮೆಯ್ಮ [ಕಾಣಂ- ಮೈಮ] 
ಸೆಯರುಣವಾರಿಯಾ. ಮಳೆಗಳಿಲ್ಲದ ಹೊನಲೊ ರಣದಲಿ ಚಿತ್ರವಾಯ್ತು 
(ಕುವ್ಮಾರ್ರೋ, ೦೪-೭)- [ಮೆಯ್ಯ್‌ 4 ಮಸೆ] 

ಮೆಯ್ಮಅವೆ (ನಾ). ಶರೀರದ ಮೇಲೆ ಎಚ್ಚರವನ್ನು ಕಳೆದುಕೊಂಡಿರುವ 
ಸ್ಥಿ ಸೋರುವುದು ಮೆಯ್ಮ [ಜಣ ಮೈವಮು]ಅವೆ ಮಣವೆಯನೋ 

ಸುವುದು ಚಿತ್ತವೃತ್ತಿ (ums. ¢-6)- [ಮೆಯ್ಮ -- ಮನೆ] 

ಹ್ಯಾ ಅುಕ. ಮೈಮಜುಕ (ನಾ). ೧. ಮನಸ್ಸಿನ ತಾಪ,- ಕಳವಳ ; 

ತನ್ನ ಬಾಟಕ್ಕಿಯಿನ್ನೇತಜದೆಂಬ ಮೆಯ್ಮುಕದಿಂ ನವಚಿತ್ರಪಟಂಬೊಲಿರ್ಪನು 
ಭೂತಳವಲ್ಲಭೆಂ (ನಳಕಂ. ೬೬)-* : ಮೈವಮಜುಕ : ೨. ಶಾರೀರಕವಾದ 

ತಾಪ ; ದೇಹದ ಅಸ ೈಸ್ಥೃತೆ ; ನರತಿಶಯಭಕ್ತಿಪೂರ್ವಕಮಾಹಾರದಾನವು 
ನೀಯೆ ಮೈಮಖುಕದಿಂದುಚ್ಚಳಿಸಿದ ಪರಿಕ್ಷಿನ್ನಾಂಗಕ್ಕೆ ಪೇಸಿ ಮನೆಯಿಂ 
ಪೊಜಮಟ್ಟು (ಕಾಂತಿ. ೪-೬೭ ನ). [ಮೆಯ್ಯಾ 4 ಮುಕ] 

ಮೆಯ್ಮಜುಗು, ಮೈಮ:ಜುಗು (ಕ್ರಿ). ೧. ದೈ ೈಹಿಕವಾಗಿ' ತಾಪಗೊಳ್ಳು; 
ಶರೀರತಾಪವನ್ನು ಹೊಂದು : ನಿಷ್ಠು! ರರ್ಶಯ್ಮ, ಉಗುವಿನಂ ವಿಡಿದು 
ಬಡಿದು ಕಿಚ್ಚಿನೊಳಿಡುವರ್‌ (ರರ್ತಾಮ್ಮ. ಜ್ಯ! ಸೆ ವ್ಯಸನಗೊಳ್ಳು § 
ಸಂತಾಪಗೊಳ್ಳು ; ಮರುಕಟಡು: ಕ್ಷಣಮಗಲ್ಲು ನಿಲಲಾಬಿದೆ 
ಮೆಯ್ಮಲುಗಿ bese, ( ಉರಂಪೂ- 939). 
ಮೈಮಲುಗು: ೧. ಬಾಯ್‌ ಬಜಬಜಬತ್ತುತ್ತುಂ ಮೈಮಣುಗಿ 
ಮಹಾಧರದಿನಲಸುತಿರ್ವ 'ವಸರಮೊಳ್‌ (ರರ್ಯಾನ್ಳು. 6-44). 

[ಮೆಯ, + ಮುಗು] 3 

ಮೆಯ್ಮಲ್‌, ಮೆಯ್ಮರೆ, ಮೈನುರೆ,, ಮೈಮಣಕ್ಕ (ಕ್ರಿ). ೧: (ಕೋಪ, 
ಸೊಕ್ಕು, ಆನಂದ. ಗರ್ವ, ದುಃಖ, ಭಯ ಮೊದಲಾದುವುಗಳಿಂದ) 
ದೇಹದ ಅರಿವು ಇಲ್ಲದಾಗು ; ಶರೀರದ ಮೇಲೆ. ಲಕ್ಷ್ಯವಿಲ್ಲದಾಗು ; 
ಕರ್ಣನೊಳಾದ ಶೋಕಾನಲನೊಳ್‌ ಬಾಯಟಾದು ಮೆಯ್ಮಣಕಿದು 
ಪಳಯಿಸುವ ನಿಜತನೂಜನ ಶೋಕಮನಾಟಾಸಲೆಂದು ಧೃತರಾಷ್ಟ್ರ ನುಂ 
ಗಾಂಧಾರಿಯುಂ ಬರೆವರೆ (ಶಃಶಶಾ- ೦೩-೬ ಠ);ಒದವಿದ ನಿರ್ಭರಯೌವನ್ನ 
ಮದದಿಂ ಮೆಯ್ಮಲ್‌ದು (ಗರಂತೂ. ೦೦೬) ; ಮದ್ಯವೀಂಟಿ ಸೊರ್ಕಿದೆಂ 

ಮೆಯ್ಮಲ್‌ದು (ಶವ್ಮರಾ- ೦೦-೦೪೯); ಬಸವನಾನಂದದೊಳ್‌ ಮೆಯ್ಮೆ! ದನು 

(44. ೪-೨). ಮೆಯ್ಮರೆ ; ೧. ಕುಂತಿಲ್ಲಿ ಒಂದಿನಿತುವೊಳ್ತು 

ಮೆಯ್‌ಮರೆಯುವಂ ಸೌಂದರ್ಯತೀರ್ಥದಲಿ ಮುಳುಗುತಾನಂದದಿಂ 

(ತಶ್ರತು ೫೦-೦೨): ಮೈಮರೈ ; ೧. ಧರ್ಮರಾಯನು ಸಂತೋಷ 

ದಲ್ಲಿ ಮೈಮರೆತನು (೧ಉಃಸೂ. ೪) ; ಅವಳು ಅಂಗಳದಲ್ಲಿ ನಡೆಯುತ್ತಿದ್ದು, 


98.9೯; 1112). 


ಮೆಯ್ಮಲವು 


ದನ್ನು ನೋಡಿ ಬೆದರಿ ಮೈಮರೆಯುತ್ತಿದ್ದಳು (ಕ್ರಷಿ. ೦೪೨). ಮೈಮಲ್ವು: 
೧. ಸುತಸದೆ ಮೈಮಜ್‌ದು ಕೂಡೆ ಕುಣಿವಜ್ಜರಿಂ (68ಫ. ೪-೭ ರಗಳ) ; 
ಮೈಮಬ್‌ದು ತನ್ನಕ್ಕೆಳವಿನ ಮಾರ್ಗಮೆಲ್ಲಮಂ ಪೇಟ (ರರ್ಮಾಮ್ಮ, ೨-೨೦): 
ಮೈಮಲ್‌ದು ಕಣ್ಗೆಡಲಪ್ಪ ಮನೋನುರಾಗದಿಂ ನೆರವೆನದೆಂದೊ (ಕಕ. 
೪): ೨. ಮೂರ್ಛೆ ಹೊಂದು; ವಿಸ್ಮೃತಿಗೊಳ್ಳು. : ಅರಸಂ ನಿಟಿಲದ 
ಗಾಯಕ್ಕೆ ತೇಂಕಿ ಮೈಮಲಕಿದಂ (ರಚಕು- ೨-೩೦); ಜೀವಿತವ ಹಿಡಿದಿರಲಾಜ್‌ 
ನೆನುತವೆ ರೂಮ ಮೈಮಲ್‌ದ (980. ೨೨-೬೬) ; ಅಂಗಜನ 
ಹೂಮೂಡಿಗೆಯ ಸರಳಂಗದೊಳಗಕ್ಕಾಡಿದವು ಮೈಮಜಕ್‌ದಳು (ತರಂ. 
೩-೪). ೩:  ಮಾರುವೇಷದಿಂದಿರು ; ಅಜ್ಞಾತವಾಗಿರು: 
ಮತ್ತ್ಯೇಶನ ಪುರಾಂತರದೊಳಗೆ ಮೈಮಲಕದನುಪಮಿತಭುಜಸತ್ವರಿದ್ದರು 
(ಕುನಾಪಿ: ೬೦3. ೦-೬೨): [ಮೆಯ್ಶ್‌ 4. ಮಣಕ) 

ಮೆಯ್ಮಲ'ಪು: ಮೈಮರೆಹು, ಮೈಮಲ್‌ಪು, ಮೈಮಲ್‌ಹು (ನಾ). 
೧. ಶರೀರದ ಮೇಲೆ ಎಚ್ಚರವಿಲ್ಲದಿರುವಿಕೆ-. ಪರಿವೆಯಿಲ್ಲದಿರುವುದು: 
ಮೆಯ್ಮ [೫8ಾ0- ಮೈಮ]ಅಕಿಪಂ ಪುಟ್ಟುವ ಸೊರ್ಕು ಸೂಟ್ವಡೆದ ಕೂಟಂ 
* * -ಅಳುಂಬಂ ಕೂಟದೊಳ್‌ ನಲ್ಲರಾ (ತಂದ್ರಪು-6-೩೪). ಮೈಮರೆಹು: ೨. 
ಮೂರ್ಛೆ ; ವಿಸ್ಮೃತಿ : ಬೆಳ್ಳುಳ್ಳಿ, ಸೈಂಧವಲವಣ, ಹಿಪ್ಪಲಿ . , . ಬಿಸಿ 
ನೀರಿಂದರೆದು . , . ನಶ್ಶಂ ಮಾಡೆ. ಅಭಿನ್ಯಾಸಸನ್ನಿಯುಂ. ಮೈಮರೆಹುಂ 
ಗುಣವಾಗಿ ಎಚ್ಚರಗೊಡುವುದು (44. ೦೬೪). ಮೈಮಟ್‌ಪು: ೧. 
ಎಳೆನಗೆ ಸವಿಮುನಿಸು ಮೈಮಣಪುಯೆಚ್ಚ! ಮು ಮೇಳ ವೈಸಿಕ ವಿರಹ 
ಮೋಹನ ಲಲ್ಲೆ ಚಲ್ಲವು (ಸಾಳ್ಮಕಾ- ೦೭೨೬). ಮೈಮಜಕಿಹು; ೧. 
“ ಅನವಧಾನಮಾ ಪ್ರಮಾದಮೆನಲೈ ಮೈಮಣಕೆಹು " (ಮಂಗಣ. ೧೬-೨೪). 

[ಮೆಯ್ಸ್‌ _. ಮಳಿಿಪು (ಛಮಜಪು)] 

ಮೆಯ್ಮಾಯ್‌ (ನಂ). ಉಪಜೀವನಕ್ಷಾಗಿ ತನ್ನ ದೇಹವನ್ನು ಇತರರಿಗೆ 
ಮಾರಿಕೊಂಡವನು : ಮೆಯ್ಮಾ (ಕ: ಮೈಮಾ]ಅಸಿಗಳ ಮುಕ್ಕುಜಕಿ 
ದಿವದಿರ ತಿದ್ದಿ ಬಹೆನಿದೆಯೆನುತ ತೆಗೆದೆಚ್ಚ (ಕುಠ್ಮಾರ್ರೋ. 3-೪). "ಮನ 
ಮಾಜ್‌ ಪರಾ. [ಮೆಯ೯್‌ ಓಮಾಲ್ಗು _ ಣ್ಯ) 

ಮೆಯ್ಮುಟ್ಟು: ಮೈಮುಟ್ಟು (ಕ್ರಿ). ದೇಹವನ್ನು ತಾಕು,- ಸ್ಪರ್ಶಿಸು : 
ಮೆಯ್ಮುಟ್ಟಿ ವಂದೆಡೆಯೊಳ್‌ ಮಾಣದುರುಳ್ಳಿ ಕಟ್ಟಿ ರಿಪುವಂ ಮುಂದಿಕ್ಕಿದಂ 
ದ್ರೋಣನಾ (ಕಂಠಣ. ೨-ಟ). ಮೈಮುಟ್ಟು : ಮೈಮುಟ್ಟಿ ಹೆಣಗಿದನಾ 
ಕ್ಷಣಕೆ ಸಾಲಿಟ್ಟು ಸರಿದುದು ಸಕಲಕೌರವಸೇನೆ (ಕುನ್ಮ್ಕಾಳ. ೦೬೨೨೪) ; 
ಕಣ್ಣು ಕಾಣದೆ ಮೈಮುಟ್ಟಿ . . . ಹೋಗುವಾಕೆ (ಗು. 9೦೬-30). 

[ಮೆಯ್ಯ್‌ | ಮುಟ್ಟು] 

ಮೆಯ್ಕುರಿ, ಮೈಮುರಿ (ಕ್ರಿ)- ೧. ದೇಹವನ್ನು ಚಾಚಿ ಮೈ ಕೈಗಳನ್ನು 
ಸಡಿಲಿಸು, ಚೈತನ್ಯಗೊಳಿಸು: ಅಂತು ಮೆಯ್ಮುರಿದೆಚ್ಚತ್ತು ತನ್ನ 
ತಳ್ತಪ್ಪಿರ್ದ:ಗಂಧರ್ವರಾಜನಂದನೆಯಂ ಕಂಡು (ಕಾರಂಉ. ೬೪೭) ; ತನ್ವೆಂಗಿ 
ತಾರುಣ್ಯಭಾರಾತಿನಿರೋಧಾಲಸ್ಯದಿಂ ಮೆಯ್ಮುರಿದಳಿನೆ -. ಶೋಭೆ 
ವೆತ್ತಳ್‌ (810. ೦೪-೦೦೫) ; ಸದಮಲಶೈವಸಂಕೀರ್ತನೆಗಳ ಕೇಲ್ಲು 
ಸುದತಿ ಮೆಯ್ಮುರಿದೆದ್ದಳೊಲಿದು (ಕಕತ. ೨೬-0). ಮೆ ಮುರಿ :'೧. 
ಮೈಮುರಿದೆದ್ದು ಮೆಲ್ಲನೈತಂದು (೧4ರ. ೯-೦೭೩); ,ಕಂಗಳ ತೆಅಕದು 
ಮೈಮುರಿದೆದ್ದ (830 ೨೨-೬1); ನಗುವಳು ಮೇಲಿಕ್ಕುವಳು ಮೈಮುರಿ: 
ದೊಡೆ ಮುಗಿದಕ್ಷಿಯಿಂದ ನೋಡುವಳು(ಕ52-೯-೦೩)- ೨. ಮೈಯನ್ನು 
ಬಾಗಿಸು ; ನಮಸ್ಕರಿಸು : ಕಾಣಿಕೆಯಿಕ್ಕಿ ಮೈಮುರಿದ ಮೇಲವೂಗೆ 
ಕ್ಷೋಣಿಯೊಳೊಡೆತನವುಂಟೆ (ಕರತ. ೩€-೩6)- ೩. ದೇಹವನ್ನು ದಂಡಿಸು; 
ಶ್ರಮವಹಿಸು : ರೈತನು ಹೊಲದಲ್ಲಿ ಮೈಮುರಿದು ಕೆಲಸ ಮಾಡುತ್ತಾನೆ 
(640). 

ಮೈ ಮರಿಯ 


ದೇಹಕ್ಕೆ ಶ್ರಮವಾಗುವಂತೆ : ಕೂಲಿಗಳ 


೭೩೮೦ ಮೆಯ್ಯಳುಕು 


ಜೊತೆಯಲ್ಲಿ ತಾವೂ ಮೈಮುರಿಯ ನಿಂತು ದುಡಿದು (ಹತ್ತುವ: ೦೬5). 
[ಮಯ 4 ಮುರಿ] 
ಮೆಯ್ಕುರಿಚು (ಕ್ರಿ). ಎ ಮೆಯ್ಮುರಿ ೧: ಮೆಯ್ಮುರಿಚಿ ಮೆಲ್ಲಗೆ ಎದ್ದು 
(ಉಂ. ೦೦-೬), [ಮೆಯ್ಮುರಿ + -- ಚು] 
*|ಮೆಯ್ಮುಟ್‌ಕ (ನಾ). ಅಂಗಹೀನವಾದುದು : ಮೆಜವ ಗಜಹಯಶಾಲೆ 
ಯಲಿ ಮೆಯ್ಮು [೫೫ ಮೈಮು]ಲಕ ವೃದ್ಧ ಮ್ಯಾಧಿತಾವಳಿ ಮಜ 
ಗುದುರೆ ಮಟ್‌ಯಾನೆ ತೆಗೆದವು ಲಕ್ಕಸಂಖ್ಯೆಯಲಿ (ಕನ್ಯಾ: ೪-00). 
[ಮೆಯ್ಮ್‌ 4 ಮುಜ್ಸ್‌ ಕೃ] 


ಮೆಯ್ಮೆ "ಮಯ್ಕೆ ,' ನೋ- 
39] ಮೆಯ್ಮೆಚ್ಚಿಕೆ (ನಾ). ಮೈಗಾವಲು (?) : ಸಕಲದಳಸಹಿತ ಮೈದುನನ 
ಮೆಯ್ಕೆ [ಪಾಕಾಂ ಮೈಮೆ]ಚ್ಚಕಗೆ ಮಖತುರಂಗದೊಡನೈದಿದಂ (ಕಣ. 
35-3). [ಮೆಯ್ಮ್‌ - ಮೆಚ್ಚಿಕ್ಕೆ ] 


ಮೆಯ್ಕೆಟ್ಟು (ಕ್ರಿ). ದೇಹವನ್ನು ಒತ್ತು; ಅಂಗಮರ್ದನ ಮಾಡು ; 
ಸಂವಾಹಕ_ವೆಯ್ಮೆ ಟ್ಟುವನುಂ. (ನನಾ. 0-೮), [ಮೆಯ್ಕ್‌ 4 ಮೆಟ್ಟು] 

ಮೆಯ್ಮೇಟಿ, ಮೈಮೇಟಿ (ನಾ). ೧. ಶರೀರವನ್ನು ಒತ್ತುವವನು ; 
ಅಂಗಮರ್ದನ ಮಾಡುವವನು ; ಸಂವಾಹಕ : “ಸಂವಾಹಃಃ, 
ಅಂಗಮರ್ದಃ- ೨ ಮೆಯ್ಮೇಟಿ” (ಕರಯ. ೪೭-೪೬೬). ಮೈಮೇಟಿ: 
೨. (ಅಲಂ) ಒಡನಾಡಿ; ಜೊತೆಗಾರ: ತಳೆವಿಡಿದ ಮೈಮೇಟಿ ಬಳಿ 
ವಿಡಿಯಲೆಳೆಯರುಂ ಕೆಳವರುಂ ಕೋಲೂರಿ ಪೊರಟರೇಂ ಪರ್ಮೆ (1೮ರ. 
0೪೯-೩೨೬). [< ಮೆಯ್ಮೆಟ್ಟು] 

ಮೆಯ್ಮೇಳ, ಮೈಮೇಳ (ನಾ). ೧. ಇ ಮೆಯ್ಲೂಟ : ಜವ್ವನಂ ನೋಟಂ 
ತಂಬುಲಮಿಂಪು ಕಂಪು ವಿಭವಃ ಮೆಯ್ಮೇಳಮೆಂದಿಂತಿಮ ಬೇಟಕ್ಕಾಗರಂ 
(ಗಾರ್ಶಾಶ- ೬೩೬); ಮೆಯ್ಮೇಳಂ ಮಾಳಂ ತಾಳಿಗೆಯಿಳಿಗೆಯಿಜುಕುಳಿಯಿ 
ವಾದಿಯಾಗಣ? ಕುಳನಂ (ಕನುದ. ೨೭)- ಮೈಮೇಳ : ೨. ಸಹವಾಸ ; 
ಸಂಪರ್ಕ ; ಗಾರುಡವ ನಾ ಬಲ್ಲೆನೆನುತ ಮಹೋರಗನ ಮೈಮೈಳ 
ಸುಖವೇ (ಕಾಗ. ೫-೪-೨). [ಮೆಯ್ಮ್‌ 4 ಮೇಳೆ (ಎ ಮೇಲ)] 

ಮೆಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀಮನ್ಮೆಯ್ಯಂ ಬರದೊ ಮಂಗಳ 
ಮಹುಾಶ್ರೀ (ಎಳೆ. ೫, ಕೋರಾರ. ೫೭-೦೯; 925). 17] 

ಮೆಯ್ಯಲಸಿಕೆ (ನಾ). ದೇಹಾಲಸ್ಕೆ ; ಶರೀರದ ಜಡತೆ: ಮಸಿವಾಳ್ತಿ 
ಮೆಯ್ಕಲಸಿಕೆ ಮಕ್ಕಳ ಮುದ್ದುಬಿನದಂಗಳನು ಬಿಟ್ಟೆದ್ದು . , , ಅನುವಜಾ 
ತನುಸರಿಸುವುದು (೫0೦. ೩-೦4): [ಮೆಯ್ಕಿ 4. ಅಲಸಕ] 

ಮೆಯ್ಯಲಸು, ಮೈಯಲಸು (ಕ್ರಿ). ಶರೀರವು ಆಯಾಸಗೊಳ, Ns 
ದಣಿ ; ಅಂಬುಜೋದರನಂ ಮೆಲ್ಲನೆ ನೋಡಿ ಮೆಯ್ಕಲಸಿದಂತೈತಾನು 
ಮೆಬಿರ್ದು (ಕಂಕಣ. «-೩೦). ಮೈ ್ಸಿಯಲಸು : ತನಿಗಂಪಂ ತಣಿದುಂಡು 
ಮೈಯಲಸಿ ಬಿಟ್ಟ್‌ಂದಿಂದಿರಾನೀಕಮಂ ಮನಬೊಲ್ಪೆತ್ತಿ (at: 6-30). 

[ಮೆಯ್ಮ ಅಲಸ್ಸು ] 

ಮೆಯ್ಯವುಚು (ಕ್ರಿ). ದೇಹವನ್ನು ಅಮುಕು; ಶರೀರವನ್ನು 
ಅದುಮು : ಇವನು ಗಡ ಚಿಕ್ಕಂದು ಮೊಲೆಗೊಟ್ಟವಳ್ಳ ಹಿಂಡಿದ ಗಂಡ 
ಬಂಡಿಯ ಜವಂಗಾಲಲಿ ಮುಟಾದನೈ . . . ಸವಡಿಮರ ನೆಗ್ಗಿದವು. ಗಡ. 
ಮೆಯ್ಯಾಕಾಂ. ಮೈಯ)ವುಚಿದರೆ (45234. 0೦-0೩). 

[ಮೆಯ್‌, 4 ಅವುಚು (ಆ ಅಮರ್ಚು)] 

ಮೆಯ್ಯವುತೆ (ನಾ). ದೇಹದ ಕವಚ ; ಮೈಜೋಡು: ರಕ್ಕಸನ ಕೈಯ 
ಕೋಲುಂ ಮೆಯ್ಯವುತೆಯುಂ, ತಲೆಯ ಸೀಸಕಮುಂ ಕಡಿವಡೆದುದ್ದು 
(ರಾಮಕ್ಕ. ೦೦೩-೨೬). [ಮೈಯ್ಯ 4- ಅವತ್ತೆ] 

ಮೆಯ್ಯಳುಕು (ಕ್ರಿ). ಶಾರೀರಕ ಅಪಾಯಕ್ಕೆ ಅಳುಕಿ ಹಿಂಜರಿ ; 
ದೇಹಕ್ಕೆ ಒದಗಬಹುದಾದ ಕೇಡಿಗೆ ಹೆದರಿ ಹಿಮ್ಮೆಟ್ಟು : ಅಸಮಸೆಗೆ: 


15 


30 


40 


ಮೆಯ್ಯಲ್‌ 


ಮೆಯ್ಯ[ಣಣ. ಮೈಯಗಳುಕದೆಳಗುವ ... 
ಹೆಣಗಿದರು (ಕುನ್ಮಾಸ. 3-೦೦೫). 
[ಮೆಯ್ಯ್‌ 4 ಅಳುಕ್ಕು (< ಅಳ್ಳು)] 
ಮೆಯ್ಕಲಾ, ಮೈಯರಿ (ಕ್ರಿ). ೧. ದೇಹದ ಅರಿವನ್ನು ಹೊಂದಿರು ; 
ಎಚ್ಚರವಾಗಿರು: ಅಂತು ಕೆಯ್ಯ ತೊವಲ್ವೆರಸು ಮೆಯ್ಯಲ್‌ಯದೆ 
ಪುಯ್ಯಲಿಡುವ ಪಾರ್ವನ ಪುಯ್ಯಲಂ . . - ಕೇಳು (ಅಥ. ೧೦-೦೦ ನ); 
ಸಿರಿಯುಳ್ಳರು ಮದ್ದುಗುಣಿಕೆಯಂ ತಿಂದವರುಂ ಪಿರಿದುಂ ಪಿತ್ತಾಧಿಕರುಂ 
ಧರೆಯೊಳಿ ಮೆಯ್ಯಟ್‌ಯರೆಂಬ ನುಡಿ ತಪ್ಪುಗುಮೇ (ರರ್ಮಾಮ್ಮ- 
1-066); ಸಿವನೆಂಬ ದುಟ್ಟಗೊರವಂ . , . ಮೇಲೆ ಬಿಟ್ಟಿ ಪಾವುಂ ನೇವಾಳ 
ಮಾಗೆ ಮೆಯ್ಯಣಯದಿರ್ಪಂ (46,೫: 03): ೨. ಗಣನೆ ಮಾಡು; 
ಲೆಹ್ಕಿಸು : ಸುರಪನಂಕುಶವೌಕಿದರೆ ಮೆಯ್ಯಳ್‌ಯದೈರಾವತಕೆ ಕಬ್ಬಿನ 
ಲಿಅಸದರಂಜಿಕೆಯುಂಟೆ (ಕುನ್ಯಾರ್ರೋ. ೫-೩3): ಮೈಯರಿ : ೩. (ವಿಸ್ಮೃತಿ 
ಯಿಂದ) ಎಚ್ಚರಗೊಳ್ಳು ; ಮೈತಿಳಿ: ಮೈಯರಿಯುತೊಡನೆದ್ದು 
ತಬ್ಬಿದಳ್‌ ಮಗಳಂ (ಕಾರೂಕೆ- ೦೭೦-೩೮೨). [ಮಿಯ್ಯ 4 ಅಜ್‌] 
ಮೆಯ್ಯಲ್‌ವು (ನಾ): ಮೈಮೇಲಿನ ಎಚ್ಚರ ; ಪ್ರಜ್ಞೆ: ಇನ್ನುಮಿರೆ 
ಮೆಯ್ಯಲ್‌ವು ತೆಗೆದಪ್ಪಿಕೊಂಡನೆ ಕನ್ನೆಯನ್‌ (ಕಾತಿಗೊ. ೩9-೦೦೫೯). 
[ಮಯ್‌ 4 ಅಜ್‌ವು] 
ಮೆಯ್ಯಣ'!. (ಕ್ರಿ). ದೇಹವು ಒಣಗು,- ಸೊರಗು ; ಗಡಿಯಾಗಲಬುಧಿ 
ನೀರಸವೆತ್ತು ಚಂದ್ರ ಕೆಂಗಿಡಿಯಾಗಲಗ್ನಿ ಮೆಯ್ಯಳತು ನಿಡಿಯಾದರಾಗ 
ಬೇಕಲ್ಲದೆ ನೀ ಪೇಳ್ವ ನುಡಿಯೊಳು ಪುಸಿಯಿಲ್ಲ (ರೋಶತ. ೨೩-೨೪) 
[ಮೆಯ್ಕ್‌ 4 ಆಯ್ಕ] 
ಮೆಯ್ಯಟ್‌ (ಕ್ರಿ)- ದೇಹವು ನಾಶವಾಗು ; ಸಾಯು; ಮೆಯ್ಯಲಟಾ 
ವಂತಿರೆ ರಥಮಂ ಪುದಿದು ಕುದಿದು ಸಿರೆ ಕೆಲರ್‌ ಭಟರ್‌ (ಕಾಂತಿಫು. ೪-೩೮); 
ಬಟ್‌ಕಂ ಪಲಗೂಲದ ಮೇಲಿವರೆಲ್ಲರುಂ ಮೆಯ್ಯುಲ್‌ಯೆ (6ರ್ಮುತ- ೦೬-೭). 
[ಮೆಯ್ಯ್‌ 4 ಅಲ್ಶಿ] 
ಮೆಯ್ಯಾಟ, ಮೈಯಾಟ (ನಾ). ದೇಹದ ಅಲುಗಾಟ ; ಶರೀರದ 
ಚಲನೆ : ನುಡಿಯಅತುದು ನೋಟ ನಿಂದುಮ ಮೆಯ್ಯೂಟ ತಡೆದುದು 
ಚೇತನವಿರದೆ ನಡುನೆತ್ತಿಗೇಟ್‌ತು (ಕುಂಸಾ- 23-03). ಮೈಯಾಟ : 
ನುಡಿ ನಡೆ ನೋಟ ಮೈಯಾಟವಳಿದು ಲೆಪ್ಪದೊಡಲ ಪ್ರತ್ತಳಿಯಂತೆ 
ಕುಳಿತು ಮಿಡುಕುವ ಮನವನಾತ್ಮನೊಳಡಗಿಸಲದು ನುಡಿವರೆಲ್ಲರು ಧ್ಯಾನ 
ವೆಂದು (ರತ: ೬೯-3೪). [ಮೈಯ್ಯ 4 ಆಟ] 
ಮೆಯ್ಕಾನ್‌, ಮೈಯಾನ" (ಕ್ರಿ). ೧. ದೇಹವನ್ನು ಧರಿಸು: 
ಆಕಾರವನ್ನು ತಳೆ: ಮಿಂಜನ ಬೆಳಗು ನೆಲೆ ಮೆಯ್ಯಾಂತುದೆಂಬ 
ಪೊಗಳ್ತೆಗಿಂಬುಗಿ : (ಸಾಳ್ಳಣ. ೩,೩)... ೨. ದೇಹವನ್ನು ಒಡ್ಡು ; 
ಶರೀರವನ್ನು ಈಡುಮಾಡು'; ವಿನತಾಪುತ್ರನ ವಜ್ರತುಂಡಹತಿಗಂ 
ಮೆಯ್ಯಾಂತು ಜೀಮೂತವಾಹನನೆಂ ಬಂಕದ ಚಾಗಿ 
ನಾಗಾನಂದಮಂ ಮಾಡಿದಂ (ತಂಕಥಾ- ೪-೨); ಬಾಡಿಗೆಯ ಮನೆಗೆ ತಿವಿದು 
ಕೊಳ್ಳ ಚತ್ರದ ಕೂಜಕ್ಸಿ : ಮೆಯ್ಯಾಂಪ . , , " ಪಟ್ಟೆಯಂ ಪಲ್‌ದು 
ಚಂಡಂ ಮಾಡುವ ಕಟ್ಟೆಗ್ಗ ರಂತೆ (ರರ್ಕಾಕ್ಕು- ೪-0೬3). ಮೈಯಾನ್‌ : ೧. 
ಇವ ಮೈಯಾಂತ  ಮದನನೊ ವಿವರಿಸಲಿವ ಜೀವಂಧರನೊ (ತೀವಂಶ- 
೧೬-೩೦); ಲಲಿತಮಿಸುನಿಯ ಲತೆಗಳನು ಮಾರ್ಪಳಿವ ತನುರುಚಿಕಿರಣ 
ಸೂಸುತ ಲಲನೆರಲಶರನರಸಿಯಿಂ ಮೈಯಾಂತಳೆಂಬಂತೆ. (ನಾಗತ. ೬-೦೨) - 
[ಮೆಯ್ಶ್‌ + ಆನ್‌] / 
ಮೆಯ್ಯಾನಿಸು .(ಕ್ರಿ). ೧. ದೇಹವನ್ನು ಗುರಿಮಾಡಿಸು ; ಶರೀರವನ್ನು 
ಒಡ್ಡಿಸು- ಫಿ. ಈಡಾಗುವಂತೆ ಮಾಡು ; ಗುರಿಯಾಗಿಸು- ೧. ೨: 
ಸಮನಿಸಿ ಮನದೊಳ್‌ ರತ್ಯುತ್ಸವಮಂ ಕರಜಾತಹತಿಗೆ ಮೆಯ್ಯಾನಿಸಿದಂ 


ದಿಬ್ಬಿವಾಳರು ಹೊಕ್ಕು 


೭೩೮೧ 


20. 


ಮೆಯ್ಕಿಡು 


ಕ್ರಮದೆ ಬಟ್‌ಕ್ಕಂ ಪ್ರಜೆಯಂ ಪ್ರಮದೆಯನೆಂತಂತೆ ನಯವಿದಂಗರಿದುಂಟೇ 
(ತಂದ್ರಪು- ೪-೨೬): [ಮೆಯ್ಕಾನ್‌ 4 _ ಇಸ್ಕು] 
ಮೆಯ್ಯಾರ್‌, (ಕ್ರಿ)- ದೇಹವು ತಣಿ ; ಶರೀರವು ತೃಪ್ತಿಹೊಂದು. 
ಮೈಯಾರೆ - ಶರೀರವು ತಣಿಯುವಂತೆ ; ದೇಹಕ್ಕೆ ತೃಪ್ತಿಯಾಗು 
ವಂತೆ: ಸರ್ವಾಂಗವನೆನ್ನಂಗಂಗಳೊಳ್ಳಿಯ್ಗರೆದೆವೆನಿಸಿ. ಮೆಯ್ಯಾರೆ 
ತಳ್ತೆಪ್ಪಿ (ಕಾರಉ- ೫33) ; ಒಂದುಗಡಿಯೊಳೆಗೆ ಮೆ[ಶಾಣಂ. ಮೈ] ಯಾರೆ 
ತನ್ನೆ ಬಳಲೈಗಳೆಯಲಿಕ್ಕಿರ್ದನು (ಸಾಕ್ಮರಾ- ೦೭-೬೪). [ಮೆಯ್ಸ್‌, 4 ಆರ್ಕ್‌) 
ಮೆಯ್ಯಾರ್‌, ` ಮೆಯ್ಯಾಚು' ನೋ. 
ಮೆಯ್ಯಾಜು, ಮೆಯ್ಯಾರ್‌, (ಕ್ರಿ). (ದೈಹಿಕವಾಗಿ) ಸಮರ್ಥವಾಗು: 
ಜಿನಾಗಮದುಡುಗೆಗೆ ಮೆಯ್ಯೂದೆ ಕುಭುದ್ಧಿಗಳುಂ ಸೋಂಬರುಂ ಸಪ್ತವ್ಯಸ 
ನಾಪೇಕ್ಷಿತರುಂ , , . ಜಿನಧರ್ಮಂ ಪೊಲ್ಲಮೆಂಬರ್‌ (ಧರ್ಮಾನ್ಮು 6-೭೩೫). 
ಮೆಯ್ಕಾರ್ಕ್‌ : ಆ ದ್ರೋಹಿ ದಳವಾಯಿಗೆ `ನಾವು ಅನುವರ್ರಿಗಳಾಗಿ 
ಮೆಯ್ಕಾರದ ಮಾನವಿಲ್ಲದ ಕುರುಡ ಕೀಟಗಳಾಗಿದ್ದೇವೆ (016, ೫೦-೦೬) ; 
ಹೀಗೆ ಮೆಯ್ಯಾರ್ತು ನಡೆತಂದಿರುವ, ಸಾಹಸವು ದಿಟ್ಟತನವು . . . ತಕ್ಕ 
ದಣ್ಣನ _ ಅದನ್ನು ಪ್ರತೀಕ್ಷಿಸುತ್ತಿದೆ | (ಶೆಟ್ಕಿ9, ೨೯-೦೪). 
[ಮೆಯ್ಮ್‌ 3- ಆಜು] 
ಮೆಯ್ಯಿಕ್ಕು. ಮೈಯಿಕ್ಕು (ಕ್ರಿ) ೧. ದೇಹವನ್ನು ಬಾಗಿಸಿ ವಂದಿಸು, ಎ. 
ನಮಸ್ಕರಿಸು;ಬ್ರಹ್ಮಿಯುಂ ಸೌಂದರಿಯುಂ ಮೆಯ್ಯಿಕ್ಕಿ ದೂರಾಂಂತರದೊಳ್‌ 
ಪೊಡೆವಟ್ಟು (ಅಂಪು. 6-8೩) ; ಎಮಗೆ ಲೇಸಾಯ್ತೆನುತ ಮೆಯ್ಯಿಕ್ಕಿದರು 
ಶಿವನಂಘ್ರಿಯಲಿ (ಕುಠ್ಕಾಕ- ೬೦%. ೭-೭೬) ; - ಪೇಲ್ಡಿಲ್ಲದೆ ಬಿಡೆಂ -ಎಂದು. 
ಮೆಯ್ಕಿಕ್ಕುವಳೌ (ತಕ್ಕ. 006-). ೨. ಶರೀರವನ್ನು ಒರಗಿಸು; 
ಮಲಗು; ಕಣ್ಮುಚ್ಚಿ! ರ್ದು ಮೆಮು, ಕ್ಕೆ ರೋಂಪಿಸೆ ಕಷ್ಟಂ ಜಯಯಾತ್ರೆ 
ಯೊಳ್‌. . , ವಾರಣಂ (ಕೋಶ. 03-30) ; ಅಂಗನೆ ಮಿಸುಪಂಭೋ 
ರುಹದೆಲೆಯೊಳು ಪಿಂಗದೆ ಮೆಯ್ಕಿಕ್ಕಿದ ಪೆಣ್ಣಂಜೆಯ ಪಾಂಗಿಂ ಪೊಸ 
ಪಸುರ್ವಟ್ಟೆಯ ಮೆ: ಲ್ವಾಸಿನ ಮೇಲೊಲಿಗಿದಳು ' (ಡುಗ. ೨-೪೦): ೩. 
(ಯುದ್ಧದಲ್ಲಿ) ಮುನ್ನುಗ್ಗು ; ಮುಂದುವರಿ; ಮೇಲೆ ಬೀಳು: 
ಪೂರ್ವಾಪರಪಾರಾವಾರಪತಿಗಳಿರ್ವರುಮೋರೊರ್ವರೊಳ್‌ ಗರ್ಪದಿಂ ಹಸ್ತಿನಿ: 
ಯುದ್ಧಕ್ಕೆಂದಣೆದು ಬಿಟ್ಟಿಕ್ಕೆ, ಮೊಗಂಬೊಕ್ಕು ಮೆಯ್ಯಾಕ್ಕಿದ ಮದಕರಿ' 
ಯುಗಳಮನೆ ಪೋಲು (೫ತಿಪು. ೩-0೯ ನ) ; ಹೊಕ್ಕರು ಕೂಟಗಾಜರು 
ರುವುತರ ಮೆಯ್ಯಿಕ್ಕಿ ತಿವಿದು ' ಕಳೆದುರೆಗಳ ಲೆಕ್ಕವಿಲ್ಲದೆ. ಕೆಡಹಿದರು 
(ಕುರಾಸಾಂ- ೧೬೨3೪). ೪. ಜಿಗಿ; ನೆಗೆ; ಹಾರು: ಸೊಕ್ಕಿದ 
ಕುಂಭಾಂಡ ರಣದೊಳು . . . ಸಿಕ್ಕಿದ ಸಿಕ್ಕಿವನೆನಲಾಗಿ ಜುಣುಗಿ ಮೆಯ್ಕಿಕ್ಕಿದ 
ಗಗನಸ್ತಳಕೆ (ನೋಶಕ- 90-೬3). ೫, ಸಾಯು; ಮುರಣಹೊಂದು ; 
ಕೂರಾಳ್ಗಳ್‌ ತಲೆಯೊತ್ತಿ ಕಟ್ಟಿದಲಗಿಂದಂ ಕುತ್ತಿ ಮೆಯ್ಯಿಕ್ಕಿದರ್‌ (ಕಳಾ. 
೨೬೭)... ಮೈಯಿಕ್ಕು ; ೧. ಮುಂದೆ ಪರಮೋತ್ಸಾಹದಿಂದುಕ್ಕೆ. 
ಮೈಯಿ[ಜಾಕಾ- ಮೆಯ್ಯಿ]ಕ್ಕಿ ಇಂದುಮೌಳಿಯ ಕೃಪೆಗೆ ಮತ್ತೊಮ್ಮೆ 
ಮೆ ಮಿಕ್ಕಿ (೭೫ರ: ೦-೬3); ಮೂರೋಕದ ಅರಸಂಗೆ ಮೈಯಿಕ್ಕಿ 
ತಿರುಪಾಡ ಪಾಡುತ್ತ (ಪು: 0-0೧) ; ಮುನಿಪಂದಾಂಬಂಜದ ಕೆಲದಲ್ಲಿ 
ಮೈಯಿಕ್ಕಿದನು ಭಕ್ತಿಯಲಿ (ಸಾಳ್ಮರಾ- ೩-೫0). ವಿ. ಇರ್ದುಳುಂ ಪಗಲುಂ 
ನಮೆವರೆ ಮೈಯಿಕ್ಕುವನಿತು ಪೊತ್ತಾದೊಡಂ (ಶ್ರಾತಕಾ- ೩-೨೨): 
೬. (ಆಲಂ) ವಿಸ್ತಧಿಸು; ಅಗಲವಾಗು : ಆ ಸಜ್ಜಿಗೆಯನಾಗಲಿ, 
ಕಣಿಕವನಾಗಲಿ ಉದಕದಲಿ ನೆನೆಯಿಕ್ಕಿ . .. ಗೋಳಕಗಳ ಮಾಡಿ. ಅವನು 
ಸೀರೆಯ ಮೇಲೆ, ಹಾಕಿ ಮೇಲೆ ಮಡಿ ಒದ್ದೆಪಾವಡೆ, ಮುಚ್ಚಲಾಗಿ 
ಮೈಯಿಕ್ಕುವುದು (ಸೂ. ೨೨). [ಮೆಯ್ಮ್‌ 4 ಇಕ್ಕು] 
ಮೆಯ್ಕಿಡು, ಮೈಯಿಡು (ಕ್ರಿ): ೧- ಶರೀರವನ್ನು ಇಡು,- ಒರಗಿಸು ; 


ತಂಗು; ಅಂಭೋಜಷಂಡಂಗಳೆಂ ಪುದಿದುಷ್ಣಾಂಶುವಿನೂಧ್ವ. ೯ಗಾಂಶು 


ಮೆಯ್ಕಿಳುಹು 


ನಿವಹಂ ಮೆಯ್ಯಿಟ್ಟಿಲರ್ಭುತ್ತುಮಿರ್ಪದು (ಶಾತೂಣ- ೪-೨3). ಮೈ ಯಿಡು: 
ಪಿ. ಇ ಮೆಯ್ಕಿಕ್ಕು ೬; ಕಣಕ ಮೈಯಿಟ್ಟ ಮೇಲೆ ಹೋಗೆಗ 
ಉರುಳೆ ಮಾಡಬೇಕು (64). [ಮೆಯ್ಯ್‌ 4- ಇಡು) 
ಮೆಯ್ಕಿಳುಹು (ಕ್ರಿ). ದೇಹವನ್ನು ಬಡವಾಗುವಂತೆ ಮಾಡು.- ಕೃಶ 
ವಾಗಿಸು, -ಸೊರಗಿಸು: ಅಳುಪ ನೋಡಿದಡೊಂದು ಚಿಂತಿಸಿದಡೆರಡು 
ಸುಯ್‌ ಮೊಳೆಯೆ ಮೂರು ಜ್ವರಂ ತೋಟಾದಡೆ ನಾಲ್ಕು ಮೆಯ್ಲಿ ಳು 
ಹಲಯ್ಲೂ ಟಮಂ ಬಿಡಲಾಜು . . . ತನುವಳಿಯೆ ಹತ್ತಿವು ದಶಾವಸ್ಥೆ ಯವ 
ಆಂದೆಮಂ ತಿಳಿಯೆ ಕೇಳು (sin. 9-9೬)- 
[ಮೆಯ್ಕ್‌ 4 ಇಳುಹ್ಮು (ಎಇಬ್‌ವು] 


5 


ಮೆಯ್ಕು. "ಮೇ,' ನೋ. 36 

ಮೆಯ್ಯುಡುಗು, ಮೈಯುಡುಗು (ಕಿ). ೧. ದೇಹವು ಕುಗ್ಗು. 
-ಸಂಕುಚಿತಗೊಳ್ಳು. ೨. ಶಕ್ತಿಗುಂದು: ದಣಿ; ಬಳಲು: 
ಮೆಯ್ಯು(ಣಗ. ಶೈಯು)ಡುಗ ನೊಂದೆಳತಟಕೆ ಬಿದ್ದ ವಾನರ 


ಶ್ರೇಷ್ಠರಂ ತುದಿತ್ತು (ಕೈ ಬರಾ- 3೦-೪೦). ೩. ಪ್ರಭಾವವು ಕಡೆಮೆ 
ಯಾಗು,- ಕುಂದು: ಅ ಮೃಡನ ನಿಟಿಲಾಕ್ಷಶಿಖಿ ಮೆಯ್ಯುಡುಗಿದುದು 
(ಕುಸುಮ, ೭-೦೪). ಮೈಯುಡುಗು ; ವಿ. ಮೈಯುಡುಗಿ ನಡುಗುತ್ತ 
ದನಕರು ಮೇದು ಬರುತಿವೆ ಒಟ್ಟಿಗೆ (ಸಂರು. 0-೬) - 
[ಮಯ್ಯ kM 

ಮೆಯ್ಯೂ * ಮೆಯ್ಕುರ್ವ' ನೊ 

ಮೆಯ್ಯುಬ್ಬು, (ಕಾ. (ಕಲಂ) ಚಚ ಹಿಗ್ಗು: ಭಕುತಿಯ 
ಭಾವಶಃದಲಿ ನೆನೆದು ಹೊಂಪುಳಿವೋಗಿ ರೋಮಾಂಚನದ ಮೆಯ್ಮು [mn 
ಮೈಯು]ಬ್ಬನಲಿ ... ಮನದೊಳಗೆ ವಂದಿಸಿದಳು (ಕುನ್ಮಾಳ, ೧೩-1೦). 

[.ಮೆಯ್ಯುಬ್ಬು) 

ಮೆಯ್ಯುರ್ವು. ಮೆಯ್ಕುಬ್ಬ್ಬು ಮೈಯುಬ್ಬು (ಕ್ರಿ). (ಆಲಂ) 
ಸಂತೋಷಿಸಂ ; ಹಿಗ್ಗು : ಬೀಗು: ಕಂದನ: ತೊದಲ್ಲುಡಿಗಳೆಂದು 
ಮೆಯ್ಯುರ್ವಿ ಪುಳಕಂದಾಸ್ಚು (ಕರ್ಮಾ, 9-೩8). ಮೆಯ್ಯುಬ್ಬು, ; 
ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೆಯ್ಯುಬ್ಬ ಕೇಳಬೇಕಣ್ಣ 
(666, 0-೭). ಮೈಯುಬ್ಬು ; ಶ್ರೀಶುರದಾಂಬೆಯನದೆ ಮೊದಲಿಗೆ 
ನೋಡಿ ಮೈಯುಂಬ್ಬಿ ಮನವುಬ್ಬಿ ಮಣಿದೆ- (ಬತತ. ೧೬-೬೩). 

[ಮೆಯ್ಕ್‌ -- ಉರ್ವ,] 

ಮೆಯ್ಕೇಜು (ನಾ): ದೇಹದ ಗಾಯ; ಶರೀರದ ವ್ರಣ: ಜಾಜದೆ 
ತನ್ನಾನೆಯಿನು ಮಾಜಾನೆಯ ಕುಂಬತಳಕೆ ಪಾಯ್ದಳವಿಂ ಕೈದೋಜ ಮಜ 
ವಾನಿಸಂ ಮೆಯ್ಕೇಜಂ ಕಂಡಗಿದು ಜೋಲೆ ಕೊಂದನದೊರ್ವಂ [Ce 
ತಿ) [ಮೆಯ್ಯ್‌ 4 ಏಜ್ಮು (ಎವ) 

ಮೆಯ್ಕೊಡ್ಡಿಸು (ಕ್ರಿ). ದೇಹವನ್ನು ಗುರಿಯಾಗುವಂತೆ . ಮಾಡು; 
ಅವನ ಕುವನಂಬಿಗೆ ಮೆಯ್ಕೊಡ್ಡಿಸಿ ಸೆಳೆದು ಸಂಭಾವಿಸು ಮೋಹರತಿಯೊಳು 
[ON [ಮೆಯ್ಮ್‌ 4 "ಲ 

ಮೆಯ್ಕೊಡ್ಡು, ಮೈಯೊಡ್ಡು ()- ೧. ದೇಹವನ್ನು ಈಡು 

ಮಾಡು; ಶರೀರವನ್ನು ಅರ್ಪಿಸು: ಕೌರವರ್‌ ದ್ರುಪದನಂಬೇಜಾಂಗೆ 
ಮೆಯ್ಕೊಡ್ಡದೊಡ್ಡೊ! ಡೆದೋಡುತ್ತಿ ಶ್ತಿರೆ (ಕಂತರಾ- ೨-೬೨); ಮೆಯೊ ಡ್ಜಿದೊ 
ದುಃಖಿಸಂಕುಲಕೆ (ಉರಂಣ- ೩೬೬)- ೨. ದೇಹವನ್ನು ಜಾಡು, 
“ನೀಡು : ಎಳಳಿತೆಯೆಳಸಿ. ಮಳೆಗೆ ಮೆಯ್ಯೊಡ್ಡು: ವಮೋಲ್‌ [CS 
3-೪೪) ; ತೆಳುವೆಲರ್ಗೆ ಮೆಯ್ಕೊಡ್ಡಿ ಮಾರ್ಗಶ್ರಮವನು ಕಳೆದರಧ್ವ। ಗರು 
(ಕ್ರ ಮಿಛಾ. 6-೩). ಮೈಯೊಡ್ಡು : ೧. ಪ್ರಕ್ಕ ೃತಿವರಕ್ಕೊಳಗುಗದೆ 
ಇಂದ್ರಿಯಂಗಳಿಗೆ ಮೈಯೊಡ್ಡದೆ . . , ಕಾಯವಿದ್ದು ಅಕಾಯರಾಗಿವ್ಪ 
ರಯ್ಯಾ (668. ೩0-6೭) ; ಮಜ್‌ಗೆ ಮಜಕಿಯಾಗಿ ಮೈಯೊಡ್ಡಿ ಮಡಿದುವು 


28 


೭೩೮೨ 


ಮೆಯ್ಯಚ್ಚ 


ಮೆಯ್ವತ್ತಿಸು (ಕಿ). 


ಮೆಯ್ವತ್ತು 


ಮೆಯ್ವತ್ತು 


ಕೆಲವು (ಕೈಬಳಾ- ೨6-೩೦). ೨. ಬಿಸಿಲಿಗೆ ಮೈಯೊಡ್ಗು ಪುದರಿಂದಲೂ 
"ಡಿ" ಜೀವಾತನ್ನು ಪಡೆಯಬಹುದು (689: ೩೦); ಹೆಂಗುಸರು ಮರದ 
ನೆರಳಲ್ಲಿ ಮೈ ಶಯೊಡ್ಡಿದ್ದರು. (ಶ್ರೇಕುತ್ರ, ೦೯೭). [ಮೆಯ್ಯ್‌ 4 ಒಡ್ಡು ) 


ಮೆಯ್ಕೊಲಪು. ಮೆಯ್ಯೊಲವು, 'ಮೈಯೊಲವು (ನಾ). ದೇಹದ 


ಬಾಗು, ಒಲೆದಾಟ: ಕಟಿಗೊಂದಿದೆ. ಕೆರಕಮಲವಂಗುಷ್ಮದ ನಟನೆಯ 
ಮೆಯ್ಕೊಲ್ಲ£ಲ | ಪುಗಳ ಸುಟಿಯೊಳಾವರ್ತ ತಿರುಪುಗೊಂಡು ನುಟ್ಯವ ಪಟು 
ಗೊಳಿಸಿದರೇವೇಳ್ವಿ (ಕ50- 30-0೪). ಮೆಯ್ಕೊ ಲವು : ನೆಲನ ತಗ್ಗಿ 
ನಲುಪ್ಪರದ ಮೆಯ್ಕೊಲವಿನಲಿ ಪಾಠಗದ ಬವರಿಯ ಸುಳುಹಿನಲಿ . 
ಕಾದಿದರು (ಕುನ್ಮಾರ್ರೋ. ೦೪-೬) ಮೈಯೊಲವು : ಮರು ಭರ 
ಮೈಯೊಂ೦ವಿ[ಕಾತಾಂ. ಹಿ]ನಲಿ 'ಮನವುಬ್ಬಿ ನಿಂದಿದಳಧಿಕಹರುಷದಲಿ 
(4460. ೦-೦೦-೩). [ಮೆಯ್ಯ್‌ 4. ಒಲವು] 
ಮೆಯ್ಯೊಲವು ` ಮೆಯ್ಕೊಲಪು ' ನೋ. 


ಮೆಯ್ಯೊಲೆ (ಕ್ರಿ). ದೇಹವನ್ನು ತೂಗಾಡಿಸು.-- ಅಲುಗಾಡಿಸು : ಅಡಿ 


ಡಿಗೆ ಮೈ ಬಿದ್‌ ಬೆಅಗಹನಡಿಗಡಿಗೆ ಮೆಯ್ಕೊಲೆವನುಬ್ಬಿದ ರೋಮಪುಳಕ 
ದಲಿ Ga a-u)- [ಮೆರ್ಯ 4 ಒಲ್ಲೆ] 

ಮೈವಚ್ಚೆ (ನಾ). ದೇಹಕ್ಕೆ ತೊಡಿಸುವ ಅಲಂಕಾರ, 
-ಭೂಷಣ; ಪದಿನೆಂಟುಂ ಸ್ಮಲವರ್ಣನಮಿದರ್ಕೆ ಮೆಯ್ದ ಒ್ವಚ್ಚಮೆನಿಸಿ ಪೇಟ್ಜಂ 
(ತಮರ.ನ. ೨೦೬ ಶ್ರಯೋ)- "ಮೈವಚ್ಚೆ : ಸೊಬಗಿನ ಕಿಂಬಲರ ಮವ 
ಕೆಂಬಲು ತುಂಬುಗುಂಕುಮ ತಿವಿರು ಚೆಂದುಟಿಯುಟ್ಟರುಣವನನ ಕೆಂಬೆಳಗು 
ಗುಡೆ (ಉಳ್ಳಲ: ೩-೬೪). [ಮೆಯ್ಮ್‌ 4 ಪಚ್ಚ) 


ಮೆಯ್ವಡೆ, ಮೈವಡೆ (ಕ್ರಿ). ಸಾಕಾರವಾಗು ; ; ರೂಪುಗೊಳ್ಳು ; ಮೈ 


ತಲೆ: ವನೆಪುವನದೊಂ" ಮೆಯ್ವಡೆದ ಮತ್ತ್ಯಮಕರಾಂಹಮ್ಮಾಘ್ರಾಪ 

ಪತಾಕಾನೀಕದೊಳಂ .  ಪರಧಾಗಂಬರದು (ಕಾಂತಿತ್ರು. 00-೨೦ ನ); 

ಆಜುಂ ದ್ರವೃದಿಂ ಮೆಯ್ವಡೆದಖಲಜಗಂ ರಜ್ಜುವೀರೇಟಜುದ್ದಂ ಪಡೆದತ್ತು 

(ಕಾಕಾಶಾ- 0-93); ಬಹುಮ್ಮಗ ಪೊಸತುಪ್ಪಳಾಂತು ಮೆಯ್ವಡೆಯಲೈ ನರ 

ರಳಲಿದರು (ನೋತತ- ೪-9೪). ಮೈವಡೆ.; ನಲ್ಲೆ ಹೂಬಿಸಿಲಿಂದ ಬೀಸು 

ತಿರುವೆಲರಿಂದ ಕಾಲ್ಪಿಡಿಯುತೋಲಯಿಸಿ ಮೈವಡೆವಳಿ್ಲ್ಲಿ (೧. ೨೩-೦೦) 
[ಮೆಯ್ಮ್‌ 4 ಪಡೆ] 


ಮೆಯ್ವಣ್ಣ, ಮೆಯ್ಬಣ್ಣ, ಮೈಬಣ್ಣ (ನಾ). ದೇಹದ ಬಣ್ಣ. 


ರಂಗು : ಇಂತುಟಪ್ಪ ಮೆದ್ದಣ್ಣಕ್ಳಿಶತೀ ಪೂವಿನೊಳೀ ತುಡುಗೆಯೊಳೇ 
ಪುಟ್ಟಿಗೆಯೊಳ್‌ ಬೆಡಂ: ಗುವಡೆದೆಸೆದಿರ್ಕಾಂ (ಹಣ: ೩-೪೫); ಮಾಣಿಕ 
ಮೆಯ್ಯಣ್ಣದ ಚಾಯ ಮಾನ . . . ಕೈಗಾಣಿಕೆ ಕೆೊಟ್ಟ'ರಕ್ಕಸಗೆ (ರತಃ. 
60-೩9), ಮೆಯ್ಬಣ್ಣ ; ವಿಷಯದ ಬೇರನ್ನು ' ಬಿಸಿಮಾಡಿ ಕುಡಿದಾತ 
ಪಶುಪತಿಯಕ್ಕು ಸಸಿನಕ್ಕು ಮೆಯ್ದಣ್ಣ ಮಿಸುನಿಯಂತಕ್ಕು (467 ೩೦೯), 
ಮೈಬಣ್ಣ ; ಮಾಸಲುಕಪ್ಪುದ ನನ್ನ ಹೆಂಡತಿಯ ಮೈಬಣ್ಣ ಬಿಳಿಛಾಯೆ 
ಯದಾಗಲೆಂದೂ . . , ಮೂರುಸಾಬೂನುಬಿಲ್ಲೆಗಳ ಒಂದು ಪೆಟ್ಟಿ ಕೈೆಗೆಯನ್ನೇ 
ಕೊಂಡುಕೊಟ್ಟೆನು (ವಾಡಿಗೇ- ೨೮೩). [ಮೆಯ್‌, 4 ಬಣ್ಣ) 
ಅನುಸರಿಸುವಂತೆ ಮಾಡು : ಎತ್ತಿಸಿದಂ ಶಿವ 
ಗೃಹಮಂ .. . - ಮತ್ತೆನಿಸದೆ. ಪ್ರಜೆಯಂ ಮೆಯ್ದತ್ತಿಸಿದಂ ಸತ್ಯದಿದೆ 
ತಾರಕಗೌಣ್ಣ೦ (ಎಳ ೪1, ಸೊರಂ- ೨64-98: 116); ಎತ್ತಿಸಿದಂ 
ಜನೇಂದ್ರಗೃಹಮಂ ಧರೆ ಬಣ್ಣಿಸಲೆಯ್ದೆ ತನ್ನ ಮೆಯ್ವತ್ತಿಸಿದಂ ಪ್ರಜಾ 
ಪ್ರಕಥವಂ (ಎಳ. ೪, ಸೊರ. va; 3171) 
[ಮೆಯ್ವತ್ತು .. - ಇಸ್ಬು] 
(ಕ್ರೆ). ೧. ದೇಹಕ್ಕೆ ಅಂಟು ; ಶರೀರಕ್ಕೆ ಹತ್ತು: ಅರಿಸಿನದಂತೆ 
ಮೆಯ್ವತ್ತಿ ಪಿಣಿವರ್‌ (ರರ್ಶಾಖ್ಮು. ೩-೭೩; ವೃಷಭಸ್ವಾಮಿ ಮೆಯ್ದತ್ತಿ 
ದನಂತಕರ್ಮಭಟರಂ ಷಣ್ಮಾಸಂಬರಮಿಕ್ಕುವ ಶಕ್ಕಿನಿಂ' ಕೈಯಿಕ್ಕಿ ನಿಲ್ವೂಃ ಮಂ 


ಮೆಯ್ವತ್ತುಗೆ 


(364. 00-60 2) ನ ಅಂಜನಗಿರಿಯಂ ಚೊರ್ಣಿಸಿ ಪಿಂಜಳಮಪ್ಪಂತೆಯದಂ 
ಮೆಯ್ವತ್ತದವೋಲ್‌ ರಂಜಿಪಂಜಾಂಡಕರಂಡದೊಳಂಜನಮಂ ತುಂಬಿ 
ಬೊಮ್ಮ ನಿರಿಸಿದನೋ (ಕರಕ: ೩). ೨ ಬೆನ್ನುಹತ್ತು ; 
ಹಿಂಬಾಲಿಸು ಃ ಅದಟಂ ಬಿಟ್ಟೇಲ್‌ಂದಂ ಸೆಡೆದನೆ ನೆಟ್ಟನೆ ಮೆಯ್ಯತ್ತಿ 
ಲಗ್ಗೆಯಂ ಮಾಟ್ಟಾಗಳ್‌ (ಕಾರ್ಕಳ: ೩-೦೪೨). ಮೆಯ್ಯಾ 4+ ಪತ್ತು] 
ಮೆಯ್ವತ್ತುಗೆ (ನಾ). ಹಿಂಬಾಲಿಸುವುದು; ಅನುಸರಣೆ : ಪರಿಗ್ರಹದ 
ಮೆಯ್ವತ್ತುಗೆಯಾಗಲಾವ ರಾಜಕಾರ್ಯಮುಂ ತೀರುವುದೆಂಬುದು. 
ಶಾತ್ಪರ್ಯಂ (ವಾ. ೨೯-೭೬)- [ಮೆಯ್ವತ್ತು * -ಗೆ] 
ಮೆಯ್ವರ್ಚಿಸು (ಕ್ರಿ). ಹೊಂದಿಕೊಳ್ಳು ; ಸೇರು : ದೆಸೆಯಂ ಖಡ್ಗಾಂಶು 
ಜಾಲಂ ಬೆಳಗೆ . . . ಮೇಘಾಳಿಯಂ ಧೂಳಿ ಮೆಯ್ವೈ(ಯ್ವ ಸರ್ಚಿಸೆ 
, ೬.೬ ದೃಷ್ಠದ್ಧಳಂ ಮಾಮಸಕಂಗೊಂಡೆತ್ತಿ ಬಂದಂ (ಕಂ್ರಫು- ೧೦-೩6)- 
[ಮೆಯ್ಸ್‌ 4 ಪರ್ಚಿಸ್ಯು (೬ ಪಚ್ಚಿಸ್ಕು)] 
ಮೆಯ್ವಸ, ಮೈವಸ (ನಾ). ಆಶೆ ; ಅಪೇಕ್ಷೆ : ಮೆಯ್ವಸಮೊಂದೆ. 
ಪೂವಿನೊಳೆ ಪೋಗೆ ತೆಅಂದಿರಿದಳ್ಳೆಗೊಂಬಿನೊಳ್‌ ಪಾಯ್ವುದುರ (೫:8: 
೦-೩) ; ಮೆಯ್ವುಸದಿಂ ಜವನುಂಡು ಕಾಜ್‌ದಂತಿರೆ ಕಡಿಖಂಡಮಾಗೆ 
'ಕರಮಾಸುರಮಾದುದು ಸಂಗರಾಕೆಗಣಂ (ಕಂಣನೂ: 0-೩೪) ; ಮೆಯ್ವಸದ 
ಮಾಸರಮಂ ಪಿಡಿದ ಪಾಂಗಂ ಚಿತ್ರವಚನಚಮತ್ಕಾರಮಂ . . - 
ತೋಚುತ್ತುಮಿರೆ (ಊರ. ೬-೬೩): ಮೈವಸ ; ಸಬಳಿಗರೆಯ್ತಂದು 
ತಣುಬಿದರಿಂದು ಕೋಟೆಯ ಮೈವಸ[೫೫ಂ- ಶ]ದೊಳು ಮಿಜುಗೆ ಸಬಳ 
ಕಯ್ಯೊಳಗೆ (ಕುರಾಸಾಂ, ೦೦-೩೪): [ಮೆಯ್ಯ್‌ - ಪಸ್ಕ] 
ಮೆಯ್ವಸುರ್‌ (ನಾ): ದೇಹದ ಹೊಂಬಣ್ಣ : ಅವಿರಳಮಾದ ಮೆಯ್ವಸುರ್ದೆ 
ಪಚ್ಚೆದಿಮಿರ್‌ ತಳಿರುಟ್ಟ ಪಟ್ಟೆ (ತಂಠ್ರಶು. ೭-೩೬). [ಮೆಯ್ಯ್‌ .. ಪೆಸುರ್‌,] 
ಮೆಯ್ವಸೆ, ಮೈವಸೆ (ನಾ). ಧೇಹದಲ್ಲಿರುವ ನೆಣ, _ ಕೊಬ್ಬು : 
ಮಹೋಗ್ರಚಾಪದ ಗುಣವ ಸಡಿಲಿಸಿ ಬಸಿವ ಮೆಯ್ವ [ಉಾಕಾಂ. ಮೈವ] 


ಸೆಗಳನು ಬಂದಿಕ್ಕಿ ಹಿ ರಕ್ತಸರಣಭಯಂಕರನೈದಿದನು. (ತೊರರಾ- 
೩-೬-೫೬): ಮೈವಸೆ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [ಮೆಯ್ಮ್‌ + ವಸೆ] 


ಮೆಯ್ವಳಲೈ, ಮೈಬಳಲಿಕೆ (ನಾ). ಶರೀರದಲ್ಲುಂಟಾಗುವ ದಣಿವು ; 
ದೇಹಾಲಸ್ಯ : ಪೊಯ್ಜಾಳ್ವಾರ್‌ ಮೆಯ್ವ ಳಲೈಯಂ ಕಳಿಯಲೆಂದು 
ಶಯನಂಗೆಯ್ದರ್‌ (0ಕ್ಕತ- ೨-0). ಮೈಬಳಲಿಕೆ : ಜಳಧಿಮೇರೆಯ 
ಮಧ್ಯದಲಿ ಭೂವಳಯವೆಲ್ಲವ ಶೋಧಿಸುತ ಮೈ[ಣಕಾಂ. ತನು]ಬಳಲಿಕೆಯ 
ಭಾವಿಸದೆ ನಡೆದರು ಮುಂದೆ ಪಥವಿಡಿದು (ನಂತ. ೮-೧೨)- 

[ಮೇದ 4 ಬಳಲ್ಲೆ (ಇ. ಬಟಲ್ಲೆ)] 

ಮೆಯ್ವಳಿ ' ಮೆಯ್ವಟ್‌ ' ನೋ. 

ಮೆಯ್ವಳಿಗೊಳ್‌ (ಕ್ರಿ)- ಹತ್ತಿರಕ್ಕೆ. ಹೋಗು ; ಸಮಾಪಿಸಂ : ವಿಧಾತ್ರನಂ 
ಚಾಳಿಪೆನೆನುತ್ತೆ . . . ಸಡಗರಿಸಿ ಮೆಯ್ವಳಿಗೊಂಡು ಲುಳಿವೆತ್ತು (ಸಂಸತ, 
೨೫-೩).- [ಮೆಯ್ವುಳಿ (ಇಮೆಯ್ವಲಂ) 4 ಕೊಳ್‌] 

ಮೆಯ್ವಲ್‌, ಮೆಯ್ವಳಿ, ಮೈವಳಿ, ಮೈವಟ್‌ (ನಾ). ೧. ಬಳಿ; 
ಹತ್ತಿರ ; ಸಮಾಪ : ಅಜುವನ್ನಂ ತರಳಿಕೆ ಮೆಯ್ವಲ:ಯಿಂ ಪಿಡಿದೊಯ 
ನೆತ್ತಿ ಮೆಲ್ಲನೆ ತಡಿಗಾಗಿಟ್‌ತಂದೀ ಕೊಳೆದೊಳ್‌ ನೀರಿಟ್‌ಯಿಸೆ (ಕಾರಂತ. 
೩0) ; ಪರಿಚಿತೆ1ನೀಂ `ತಳೋದರಿಗೆ ಮೆಯ್ವಟ್‌ಯಿಂ ಮನಮಂ ತೊಡಂಕೆ 
ನಾಂ ತುರಿಪದಿನಿರ್ದು ನಿಂದಟಿಲನಾಜ್‌ಸು '(ಅನಂಪು- ೦೦-೯೬). ೨- ವಶ; 
ಅಧೀನ ; ಹತೋಟಿ ಮದಕರಿಯ ಮೇಗಣ ಬದಗನಂತೆ ಮೆಯ್ವಟಾಗೆ 
ಸಂದಳಕೆಗೊಳಿಸಂವನಂತೆ ತನ್ನಿಚ್ಚೆಗೆ ತಂದು ಮತಿಯಂ (ಊೀರಾನ- ೪-೬೬ ವ; 
ಮಾಸದ ವಿಳಾಸಮೆ ಮೆಯ್ವಬಯಾದ ದೇವಿ ತಾಂ ಯತುಮತಿಯಪ್ಪು 
ದಚ್ಚೆರಿಯೇ (ತಳಿ: ೯-6): ೩. ಸಲುಗೆ ; ಸದರ ; ಅನುನಯ ; 


೭೩೮೩ 


30 


ಮೆಯ್ದಿಡು 


ಕುದಿವೆರ್ದೆಯೊಳ್‌ ಮಲಯಜಮನೊತ್ತಿ ತಳಿರ ಬಿಜ್ಜಣಿಗೆಯಿಂ ಬೀಸಿ 
ಬಟಲ್ಕೆಯಂ-ಕಳೆದು ಮೆಯ್ವಟ್‌ಯಂ ತದ್ವೃತ್ತಾಂತಮಂ, ಬೆಸಗೊಳ್ಳುದುಂ 
(ನ. ೦೦-೬೮ ಈ) ; ಆಗಳುದಾತ್ತರ್‌. . . ತದ್ಭೂಪನಂ ಮೆಯ್ವಟ್‌ಯಿಂ 
ಮಾತಾಡಿಸುತ್ತೊಯ್ಯನೆ ಸಹಜಶರೀರಂಗಳಂ ತಾಳ್ವಿ ನಿಂದರ್‌ (ಕಳತಂ. ೨೩೬): 
೪. ಸಾಮರ್ಥ್ಯ; ಕೆಚ್ಚು: ಅಳವಿಗೆ ಸಾರ್ದನೇ ಬೆಜಗುವಾದಣೆ'ಮೆಯಲ್‌ 
ಯಿಂದೆ ಪೋರ್ದನೇ (812, ೬-೨೯): ೫. ಕೋಪ; ರೋಷ: ತಳೆದು 
'ದಬಲುಗೆ ಮಗನಂ ಮೆಯ್ವ ಲೌಯಿಂದಮೆ ನುಡಿದನಂದು 
ಮೆಯ್ವಳಿ : ೧. ಕಯ್ವಳಿಯ ಜಯಶ್ರೀ 
ರುವೆರಲು ಬಲ್ಲುಳಂ ಸಯ್ವಳಿಯ ನಡದು 
(ಎ೪, ೫1, ತಿತ್ರರು- ೬೪-೨೦ ; 1214) : ನೆಳಲಂತೆ ಮೆಯ್ವಳಿಗೆ ಸಂದು . - - 
ಶುಶ್ರೂಷೆಗಳ ಮಾಡುವ . , ,, ಮಹಾಪಾತಿದ್ರತಾಜನಂ ಕಂಗೊಳಿಸಿತು 
(304. ೨೦-೦೩). ೩. ಕಲಹ ಬೇಡೆಮ್ಮೊಳಗೆಂದು ಮಂತ್ರಿಗಳು ಮೆಯ್ವಳಿ 
ಯಲವರ ತಿಳುಪಿದರು 6೩-0೫೮): ೪, ಕಲ್ಪಭೂಜದ 
ಮೆಯ್ವಳಯಂ ತೆಗಳ್ಳತಿಕರದರ್ಗೀವನು (ಎಕ. ೪1; ಶಿ೫೦, 06೬-೯; 
1200). ಮೈವಳಿ 4 ೨. ಧರೆ ನಮಗೆ ವಶಪರ್ತಿ ಖಂಡೆಯ ಸಿರಿ ನಮಗೆ 
ಮೈದಳಿ (ಕನ್ಯಾಃ: 3-6) 7 ಕಲಿಸುವನೋಜಿಯ ತನ್ನ ಮೈದಳಿಯೊಳು 


ತಾರಾಪೀಡಂ ( 
ಯುಂ ಮೆಯ್ವಳಿಯ ಶ್ರೀಯ: 


(ಕುರಾಸಾಂ- 


ನಿಲಿಸುವನನುಭವಸಿದ್ಧಾ (ರಕ, 3-೬) ; ಮದಾುಂಧಸಿಂಧುರವರ್ಗಮಸ್ತಕ 
ಮನಗಿದು ಪೊನ್ನಂಕುಶದೆ. ಮೈವಳಿಗೆ ತರ್ಪ ಜೋದರ ಹಿಂಡು 
ನಡೆಗೊಂದುದು (ಕೆಂಪು. ೪೦- ೩. ಮುದಮೆಸಗಿ ಮೈವಳಿಯಲಿ 


ಹದನುಗೊಳಿಸಿ ಸೋಕಿ (ನತ. 00-80); ಪರಿಚಿತೆಯಾಗಿ ಮೈವಳಿಯೊಳಾಕೆಗೆ 
ನೀನು ಪಿರಿದುಪಚಾರವನೆಸಗಿ , (ಅನಂತ. ೦6-೧೦೬). ೪. ಆ ನರವಿಭುವಿ 
ನೋಲಗದ  ಕೆಳೆದಿಯರ ಕೈಸನ್ನೆಗಳ ಮೈವಳಿಯ , ಮಾತಿಂಗೇಳ್ವ 
ಕುಳ್ಳಿರುವಳದಡಿಕೆ ಬಲ್ಲರಿಗೆ ೇನಲ್ಲವೇ  (ತೊರಣ: ೦-6-೭೪): 
೬. (ಅಲೋಚನೆ, ಕಾರ್ಯ ಮುಂತಾದುವುಗಳ) ಅನುಸರಣೆ , 
ಮತ್ತದಂತಿಗಳೊಗ್ಗು ವಿಡಿದು ಬಂದವು. ಮಾವತಿಗರೆತ್ತ : ತಗೆದತ್ತ 
ಬರುತೆ ಮೈವಳಿಯಾಗಿ ನೆಗೆದ.ಕಾವರ್ಮಿಗಿಲ ಮೋಹರದಂದದಿಂ (4%೭ಕ್ಯ. 
96-08) ; ದೇವ ಬಿನ್ನಹ ನಿಮ್ಮ ದೇಹದ ಮೈವಳಿಯ ನೆಳಲಾನಲಾ ನೀವೇ 
ವಿಚಾರಿಸಿ ತನಗೆ ಬೇಜನ್ಯತ್ರ ಗತಿಯಂಂಟೆ (84ರಂ. ೨-೩-೩೩). ಮೈವಟ್‌ : 
ವಟುಯೊಳೆ. ಮೇಲುದಂ ತೊಲಗ ನೂಕಿ ಕುಚದ್ದಯದೊಳ್‌ 
ಪಳಂಚಿ ಪೊಕ್ಕುಲೊಳಿಟುದಾಡಿ ತೀಡಿದುದು ವಲ್ಲಭನಂತಿರೆ ಮಂದಮಾರುತಂ 
(ತೂಕ್ತಿಸು- 9-090), ಉ. ರಾಯಂ ತನ್ನ ಕಿಜುದಮ್ಮನ ಬೀರದ ಮೈಸಿರಿಯ 
ಯ ನುಡಿಗೆ ಸಂತಸಂಗೊಂಡು (ಕಾಮಾಕೃ, ೪೬-೪). 
[ಯ್ಯಾ .-ಬಟ್ಟಿ, [ತೆಲು. ಮೈವಡಿಎಆನುಕೂಲ್ಕ, ನೇರ್ಪು, ರೀತಿ] 
ಮೆಯ್ವಿಡಿ, ಮೈವಿಡಿ (ಕ್ರಿ): ಮೈತಾಳು; ಸಾಕಾರವಾಗು ; ಕರಮೆ 
ಮ[ಜುಗಿ ಮೆಯ್ಯಿಡಿದುರಿವೆ] ನ್ನೀಯೆರ್ದೆಯನಾಟ್‌ಸಲ*[ನೀಂ]ಬಾಯೊಳ್ಳಂ 
ಬುಲಮನಪ್ಪೊಡಂ ದಯೆಗೆಯ್ವೋ (ಕಂಕಳಾ: 6-೬); ಮೆಯ್ದಿಡಿದನುರಾಗ 
ರಸವೆ ಪೊಅಪೊಣ್ಮಿದುದೆನೆ ಮಾಣಿಕಗಂಡ ಬಡನಡುವಿನ ಭಾಮಿನಿ ತಳಿರ್ಗೈ 
ಬೊಳ್‌ ಪಿಡಿದಪರಂಜಯ ಸೆಳೆ , . . ವಿರಾಜಿಸಿತು (ಯಣ. ೨-೪೭). 
ಮೈವಿಡಿ : ಕಡಲುರಿ ಮುಗಿಲುರಿ ಬನದುರಿಗೂಡಿ ಮೈವಿಡಿದಂತಿರ್ದ 
ಸಿಂಗವ ಕೆಂಡ (ಸೂಂಹೋ. 3-33), [ಮೆಯ್ಸ್‌ _.. ಪಿಡಿ] 
ಮೆಯ್ವಿಡು, 'ಮೆಯ್ಬಿಡು. ಮೈಬಿಡು, ಮೈವಿಡು (ಕ್ರಿ)... ೧. (ಗಿಡ, 
ಮರ ಮುಂತಾದುವು) ಕವಲೊಡೆ:--ಟಿಸಿಲುಗು :. ಮೆಯ್ವಿಟ್ಟು 
ಕೆಯ್ವಿಟ್ಟಶೋಕೆ ಕರಂ ಪೋಲ್ತುದು ಮಿಂದು ನಿಂದು ಮುಡಿಯಂ 
ಬಿಟ್ಟಾಲಿಸುತ್ತಿರ್ದ ಕಾಮಂಕಿಯಂ (೫ಾಂತಿಫ್ರ. ೬-0೩೪). ೨. ಧೈರ್ಯ 
ದಿಂದ ಕೂಡಿರು ; ನಿರ್ಭೀತಿಯಿಂದಿರು : "'ಮೆಯ್ವಾಡು (ಬೆಂಯ್‌+ 
ಬಿಡು) ನಿಶ್ಯಂಕತಾಯಾಂ (ನಿರ್ಭಯದಿಂದಿರು)” (ಕಮುಠಾ) ; ಎನಸುಂ 


ಮೆಬ್ಬುದಿರ್‌ 


ನಿರ್ಭರಚಂದ್ರಿಕಾಜಲದೊಳೊಲ್ಲೋಲುಡಿ ಮೆಯ್ವಿಟ್ಟು ಮಂಜಿನ ತುಂತು 
ರ್ವನಿಯೊಳ್‌ ಪೊದಲ್ಲು (ಕಾರಂಉುು ೫6). ೩. ಸಲುಗೆಯಿಂದಿರು : 
ಸದರದಿಂದ ವರ್ತಿಸು: ಮೆಬ್ವೆ ಸಿಂ ಕೆಯ್ದೆಸದಿಂ ಬಾಯ್ದೆಸದಿಂ ಮಂತ್ರ 
ತಂತ್ರದಿಂದ ಸುಖಮಂ ಮೆಯ್ವಾಡೆ ವನಿತೆಗೆ ಪಡೆದಾ ಮೆಯ್ವೋಗಕ್ಕೆಳಸಿ 


ಸೋಲ್ವ ನೆಟ್ಟ ವೊಜಂಗಂ [CN ಟು). ೪. (2) ಬಿಟ್ಟೆಯ್ದೆ | $ 
ಮೆಯ್ವಟ್ಟು ಸಿದ್ಧರಸಂ (ಶೊಂಕರಾ- ೦೩೭, ಸಂರ. 66-0೭ ; 7) 


ಮೆಯ್ಬಿಡು ; ೫. ಆಶ್ರಯತಪ್ಪು ; ಆಧಾರವಿಲ್ಲವಾಗು : ತೊಟ್ಟ; 
ಬಿಳ್ವಳಾ ಲತಾಂಗಿ ಸುಟ್ಟುರೆಯಿಂದೊಲೆದಿಳೆಯೊಳು ಲತೆ ಮೆಯ್ಬಿ ಟ್ಟುರುಳುವ 
ತೆಜನಾಯ್ತು (ಣಂ: ೬-೭೪). ಮೈಬಿಡು ; ೬. ಚೆಲ್ಲಾಪಿಲ್ಲಿಯಾಗು ; 
ಚೆದರು : ಥಟ್ಟು ಮುರಿದುಡು ಕೊಂಡ ನೆಲನನು ಬಿಟ್ಟು ಹಿಂಗಿತು 
ನಮ್ಮ ಬಲಮ್ಮೆ ಬಿಟ್ಟು ತಲೆದೋಲ್‌ದನು ಸಾತ್ಯಕಿ ದೊರೆಗಳಿದಿರನಲಿ 
(ಉಳ: ೩-೩): ಮೈವಿಡು ; ೨. ಸಗ್ಗಿಗರಾಣ್ಮನ ಘನೇರಿಘಟೆಗರ 
ಬೇಸಗೆಯ ಬಿಸರಕ್ಕೆ ಬಸವಲುದು: ಬಾಯಾಲ್‌, ಮುನ್ನೀರ ನೀರಂ ಕಂಡು 
* ಪೀರ್ದು; ಸೊರ್ಕಿ ಪೋಪೆಡೆಯೊಳ್‌ ಮೈವಿಟ್ಟು, ಗೀಲ್‌ಟ್ಟ(ಉಾನೂಕ್ಕ. 

೩-00): ೭. ದೇಹವನ್ನು ಚಾಚು, ನೀಡು: ಮುಳ್ಳೊನೆಯಂತೆ ಕ್ರೂರ 
ನಾಗಿ ಸತ್ತರಂತೆ ಮೈವಿಟ್ಟು (ರರ್ತಾಮ್ಮ, 3-008). [ಮೆಯ್ಸ್‌ . ಬಿಡು] 

ಮೆಯ್ವಿದಿರ್‌ (ಶಿ) ದೇಹವು ಕಂಪಿಸು : ಪುಲ್ಲೆಗಳ ಪಿಂಡೊಡೆಯದೊಡನಿ 
ಮೆಯ್ವಿದಿರುತ್ತೆ (ಅನಂತು ೯-೦೬ ರಗಳ). [ಮೆಯ್ಯಾ + ಬಿದಿರ್ಸ್‌] 

ಮೆಯ್ವೆಂಕೆ (ನಾ). ದೇಹದ ಉಷ್ಣ : ಶರೀರ ತಾಪ ; ನಿನ್ನ ಮೆಯ್ವೆಂಕೆ 
ಬಿಂದೆಮಗಾಹಾರಮಪ್ಪಿಲ್ಲಿಯ ಮೃಣಾಳಂಗಳೆಲ್ಲಮುಂ ಕೊರಗಿಸದಿರೆಂದು 
ಚಪ್ಪರಿಸುವಂತಿರ್ದ ಹಂಸ ಚಕ್ರವಾಕಂಗಳುಲಿಪಕ್ಕೆ ಬೆಗಡುಗೊಂಬರ 

ಒರ್ವ ಗಾಡಿಕಾರ್ತಿ ಸಂದಣಿಸಿ ಚೆಂದಂಬಡೆದ ಕೆಂದಳಿರ 

ಸಂಕೆಗಂಜಿ ಪತ್ತೆಸಾರ್ದಿಂತೆಂದಳ (ಕ್ಮ. ಒಂ). 

[ಮೆಯ್ಯ್‌ 4 ಬೆಂಕೆ) 

ಮೆಯ್ವೆಚ್ಚು ' ಮೆಯ್ವೆರ್ಚು, ' ನೋ. 

ಮೆಯ್ವೆರಸು (ಕ್ರಿ). ಒಂದಾಗು ; -ಜೊತೆಗೂಡು : ಅಮಳ್ವಕ್ಕಿವಿಂಡು 
ಮೆಯ್ವೆರಸುವ ಕೊಂತಗಾಜರಣಿಯಾಗಿರೆ ಬಂದು ಬಸುತನೊಲ್ಹು ಸಂವರ 
ಣೆಯನೆಯ್ದೆ ತೋಟ ತಲೆದೂಗಿಸಿದಂ ನನೆವಿಲ್ಲ ಬೀರನಾ (ಕಲ್ಮಿ: ೨೦೦) ; 
ನೆರೆದೆ ಪುಷ್ಪಿತ ಪದ್ಮಿನಿಯ ಮೆಯ್ವೆರಸಿದೆನು ವಾರುಣಿಯ (ತೀರಂತ. ೪-09)- 

[ಮೇಯ 4 ಬೆರಸ್ಕು (ಇಬೆರೆಯಿಸು)] 
ಮೆಯ್ವೆರ್ಚಿಸು (ಕ್ರಿ). ಮೈಯುಬ್ಬುವಂತೆ ಮಾಡು ; ಸಂತೋಷ 


10 


(ಕಾರಂಉ- ೩೩೪) ; 
ಪಂದರಮಂ ಮೆ: 


30 


೭೩೮೪ 


ಗೊಳಿಸು: ಓಳಕೀಶಪಾಶಕುಸುಮಾಮೋದಾಸವುಸಸ್ತಭೃಂಗರಮಗಳ್‌. 4 
ವಧೂಕದಂಬಕಮನೇಂ ವೆ. 


[ಮೆಯೆ ಸ್ಕು] 
ಮೆಯ್ಬೆರ್ಚು, ಮೆಯ್ವೆ ಚ್ಚು ಮೈವೆರ್ಚು (ಕ್ರಿ). ೧-[|, 
ಅಧಿಕವಾಗು ; ಹೆಚ್ಚಾಗು: ಅತಿಶಯಿಸು :  ಶೃಂಗಾರವಾರಾಶಿ 


ಭೋಂಕನೆ ಬೆಳ್ಳಂಗೆಡೆದತ್ತೊ ಕಾಮನೆಅಕಿಮೆ[ಯ್ಯೈರ್ಚಿ]ತ್ತೋ(ಶ; ರರ. 1-93); 
ಪಕ್ಷವಾತ: ಮೈಯ್ದೆರ್ಚುವನ್ನೆಂ ಭ್ರಮಿಯಿಸಿ ಸೆಡೆದಂ 
೪) ; ವನಜಕ್ಕೊಯ್ಯನಲರ್ಕೆಯಂ ಸಮ: 
ತಣ್ಣನೆ ತೀಡಿತ್ತೆನಸುಂ . . 


ಸುತ್ತೋರಂತೆ 


ನಕುಳ ಸಹದೇವರುಮಂ ಶಲ್ಯಂ ವಿರಥರ್ಮಾಡಿ ಪಿಡಿದುಕೊಂಡು (ಕುಶಣ. 
04-902) ; ಪಲವುಂ ಶಾಸ್ತ್ರಮನೋದಿದ ಬಲದಿಂ ಮೆಯ್ವೆರ್ಚಿ ಗರ್ವದಿಂ 
(6೮ನ್ನು. ೩-66). ೩ ಸಂತೋಷಗೊಳ್ಳು; ಹಿಗ್ಗು; ಮತ್ತೊರ್ವ 
ತನ್ನೆನಾಳ್ವಂ ಪೆರ್ಚಿ ಪೊರೆದುದರ್ಕೆ ಕರಂ ಮೆಯ್ವೆರ್ಚಿ. ನುಡಿದಂ 
(ಶಂತಶಾ- ತನುಜಾತೋದಯ ಮಪ್ಪ ಪುಣ್ಣಿದಿನಮಂ। 


u 
00-೯ ಎ); 


ಮೆಯ್ತೆಲು 


ಮೆಯ್ವೆರ್ಚಿ ಕಾಣಲೈ ನೋನೆನೊ (ಉಳುವಾ. ೯-೦0೬) ಸ ರಾಜನ್ಯಕೋತ್ತರ 
ಮಾಗಳ್‌ ಪೊಗಟುತ್ತಿ ರಲೈ ಪಿರಿದುಂ ಮಾದೇವಿ ಮೆಯ್ವೆರ್ಚಿದಳ" (ಕಸು. 
6೪. ೪. ಮೇರೆಮಾರು; ಉಕ್ಕು : ಎರಡುಂ ಪಕ್ಕದ ವಜ್ರ 
ವೇದಿಕೆಗಳಂ ಮೆಯ್ವೆರ್ಚಯುಂ ಕ್ಷೇರಸಾಗರಮುಲ್ಲಂಘಿಸದತೆ .ಪೆರ್ಚು 
ವಡೆದುಂ ಧರ್ಮಾರ್ಥಮಂ ಕಾಮರಾಗರಸಮಂ ಮಿಟಿರೆ ಥೂ 
ಚತ್ರಮಂ ತಾಳ್ವಿದಂ (ಮಣಿ. 4-30) ; ಒರ್ಮೆ ಬೆಳ್ನಗೆಯೊಳ್‌ ನ 
ಮೊರ್ಮೆ ಮೆಯ್ವೆರ್ಚಿ ನಲಿನಲಿದುಂ . . , ಗಂಗೆ ಕಂಗೊಳಿಸಲೊಡು 
2-30): ಮೆಯ್ದ್ವೆಚ್ಚು : ೩. ನಿಂದಿಸಿದಡದುವೆ ತೊಡವೆದು 
ಮೆ[ಾ೫ಂ. ಮ]ಯ್ವೆಚ್ಚುವಂ (ಕರರ, ರೇ. ೨೪-೦). ೫. ವಿಜೃಂಭಿಸು; 
ಮೆರೆ ; ಮೆ] ದಳೀಗಳೀಗ ಕಲಿಬಮ್ಮಗೌವುಂಡ » »« ಳೊಳಿರ್ಡು 
ಮೆಯ್ವೆಚ್ಚಿದ ವೀ ಲಕ್ಷ್ಮಿ (3338: ಸಸ ೬೬-4೫; 1118). ಓ. ಹರಡು: 
ಪಸರಿಸು ; ತಮಮೆತ್ತಲು ಪಸರಿಸಿದುದಾ ಬ್ರಹ್ಮನೆಸುವ ಪ್ರತ್ಯಸ್ತ್ರದೊಂದೆ 
ಸಕಮಂ ಮಾಟ ಮೆಯ್ವೆಚ್ಚಿದುದು (ತಂತ್ರ: ೪೯-೨೯). ಮೈವೆಚ್ಚು; ೩, 
ಗಿರಿಜೇಶನರಮನೆಯನೊಳಪೊಕ್ಕು ಬಿಡದೆ ಮೈವೆಚ್ಚುತಲಿ (065. 3.೩೨) : 
ಆ ಸುದತಿಯಾಲಿಂಗಿಸಿದ ನವಮಾಸವಾಯ್ಡು ಮೈವೆಚ್ಚಿ ಕೈವಿಡಿದ ಪತಿಗೆ 
(ಸೋಮುತ- ೪. ಶರಧಿ ತೆರೆಗಳಿಂ ಮೈವೆಚ್ಚಿ ನಾಕಪ 
ತಂಡುಕುತೊಪ್ಪದುದು (1650, ೪-0). ಮೆ ವೆರ್ಚು : ೧. ಪವನವ್ಯೋಮ 
ವಸುಂಧರಾಸಲಿಲತೇಜೋಲೀಲೆ ಮೈಮೆ: 
ಭೂತಳದೊಳ (8ಗ2, ೬೨೬೪) ; ಬಲ 'ಮೆಲ್ಲಂ ಕಡಿಖಂಡಮಾಯ್ತುಪಃ 
ಮೈವೆರ್ಚರಲ್‌ ದುರ್ಯಶು ತಲೆದೋಜಿತ್ತು (688, ೬೫), ೨೨. ಏನ ಶ್ನೆ 
ನುಡಿಯಂ ಕಡೆಗಣ್ಣ ಮತ್ತಂಮತ್ತಂ ಮುತ್ತ ಪೊಟ್ತಿನಂತೆ ಮೈವೆರ್ಚುವೆ ಸ 
(ಉಮಾಕ್ಕ. ೦-೦೨). [ಮೆಯ್ಯಾ ತ್ಯ. ಪೆರ್ಚು ] 
ಮೆಯ್ವೆರ್ಚು (ನಾ): ಸೊಕ್ಕು ; ಗರ್ವ: ಮೆಯ್ವೆರ್ಚೆನಿಂ ದೇಹೋಹಂ 
ಎಂದೆಂಬುದಂ ಮಾಣಿಸು (ಕಣಕ. ಇ). [ ಮೆಯ್ಕ್‌ . ಪೆರ್ಚು ] 
ಮೆಯ್ವೆಲೆ (ನಾ). ದೇಹಸುಖಕ್ಕಾಗಿ ವೇಶೈಗೆ ತೆರುವ ಹಣ,- ಒತ್ತೆ ; 
ಬೆಲೆವಣ್ಣೆ ನಿಚ್ಚಮುಮ್ಮೆಯ್ವೆ ಲೆಯಾಯದೆ ಠಕ್ಕುದೋಟ್‌ ನೆರೆವ ಬೊಜಂಗಂ 
ಸಲೆಯವಳ ಜೀವಪವನನನೆಲೆ ಪೀರ್ವ ಭುಜಂಗನಲ್ಲೆ (ನತರ ೨೯-04). 
[ ಮೆಯ್ಮಾ "ಬೆಲೆ ] 
ಮೆಯ್ವೆಸ (ನಾ). ೧. ದೇಹದ ಕ್ರಿಯೆ: ತಜಂದಿರಿದಾಂತ ಮೆಯ್ದೆಸಂ 
ಸುತ್ತುವ ಬಲ್ಬು , . , ತಮ್ಮೊಳೆಯ್ದೆ ಮೆಯ್ವೆತ್ತಿರೆ ಬಿಚ್ಚತಂ ಪೊಣರ್ದು 
'ವಂದೆರಡುಂ ಬಲದಂಕದಾನೆಗಳ (ತಂತ್ರಫು- ೦೦-೪). ೨. [ಕಾಮಶಾ] 
ಸ್ತ್ರೀಯ ಕಲಾಸ್ಥಾನಗಳನ್ನು ಮುಟ್ಟಿ ಉದ್ರೇಕಗೊಳಿಸುವ ಕ್ರಿಯೆ: 
ಮೆಯ್ವೆ ಸದಂ ಕೆಯ್ವೆ ಸದಿಂ ಬಾಯ್ದೆ ಿಸದಿರಿ ಮಂತ್ರತುತ್ರದಿಂದೆಂ ಸುಖಮಂ 
ಮೆಯ್ದಿಡೆ ವನಿತೆಗೆ ಪಡೆದು ಮೆಯ್ವೊಗಕ್ಕೆಳು ಸೋಲ್ವನೆಟ್ಟುಪೊಜಂಗಂ 
(ಕಾವ್ಕಾತಿ- ೬). [ ಮೆಯ್ಶ್‌ 4 ಬೆಸ್ಮ ] 
ಮೆಯ್ವೆಳಗು. ಮೈವೆಳಗು (ನಾ)- ೧. (ಶರೀರದ) ಹೊಳಪು ; ಕಾಂತಿ: 
ಅಭ್ರಕಪಟಲಂಗಳ ಮಜ್‌ಯೊಳಿರ್ದಳಿನೆ ಮೆಯ್ದ್ವೆಳಗಿಂ ನೆಆಿಯಲಯಲಾ 
ದುದಿಲ್ಲಂಗನೆಯಂ (ಗಂತಾ. ೬೬೦) ; ಇರದೊಪ್ಪುವ ಪೊಸಚಿನ್ನದ ತಗಣಿನೆ 
ಕರಮೆಸೆದುದು ಮೆಯ್ವೆಳಗು ಮಹೀಪತಿಯಣುಗಿನ ನಂದನೆಗೆ (೩ಯಕಾ, 
೩-೩೩) - ಮೈವೆಳಗು 2 ೧. ಚಂದ್ರನ ತಾರಕಿಯ ಮೈವೆಳಗು ಮಸುಳಿದವು 
(ತೊರಂ॥- ೧-೦೫-೦) : ಬಾಲಸೂರ್ಯನ್ಯ ಪೋಲ್ವ ಮೈವೆಳ; ಹೊಳೆವುತೆ 
(ಸನಕ. ಒಪ್ಪ : ಇಂತು ಪಂಪುಪುರದ 
ಪೆಂಪಿನ ಮೈವೆಳಗಂ ಪೇಟ್ಟು (ಉರ್ಮರಿ. ೩-೮೦ ವ). 
[ ಮೆರ್ಯ 2 * ಬೆಳಗ್ಗು ] 
ಮೆಯ್ವೆಜು, ಮೈವೆರು. ಮೈವೆಕು (ಕ್ರಿ). ೧. ದೇಹವನ್ನು ಧರಿಸು ; 
ಹುಟ್ಟು : ಅರಲಿಚನಾರಿಂದ : . . ಅಚ್ಚರರು ಮರುಪುರುಪುಟ್ಬಾಂತು 


(ಉನ 


et). 


ಮೆಯ್ವೊಗರ್‌ ೭೩೮೫ ಮೆಯ್ದಿರಿ 


ಮೆಯ್ವೆತ್ತರು (ಕತತಾಂ- 0೩-೬೪). ೨. ಮೈದಾಳು ; ಸಾಕಾರವಾಗು: 
ಉತ್ಸಮತಪಂಗಳಿಂದತ್ಕುತ್ತಮದೇಹರ್‌ ವಿದೇಹರಪ್ಪದಜ್‌ಂ ಮೆಯ್ದ್ವೆತ್ತನ್ನ. 
ರ್ಥತೆಯಂ ತಾಳ್ವಿತ್ತು ವಿದೇಹಂ ವಿದೇಹಮೆಂಬೀ ಪೆಸರಂ (ಆಂಫ: ೦-೩೩) ; 
ಬೆಡಂಗು ಮೆಯ್ಕೆತ್ತಿರೆ ಕಾಲ ಪೊಂದೊಡರ ದೈತ್ಯರ ಹಾಹೆಗಳೊಪ್ಪೆ . . . 
ಗೋವಳರಾಯನ ಲೀಲೆ ರಂಜಿಕುಂ (810. ೩-೪೩) ; ರನ್ನದ ನುಣ್ಣದಿರ್‌ 
ನೆಗೆದು ನೀಳ್ಕೊಂದೊಂದಣಗೊಳ್‌ ಕೂಡಿ ಮೆಯ್ಯೆತ್ತಿರ್ದಿಂದಿರವಿಲ್ಲ ಪಾಂಗ 
ನೆನಸುಂ ಬಾಂಬಟ್ಟೆಯೊಳ್‌ ಬೀಜ್‌ (ಕಲಕ. ೩). ೩. ಪ್ರಕಟವಾಗು; 
ತೋರು ; ಕಂಡುಬರು : ಕೆತ್ತುವ ಮಾಸೆ ಕೆಂಪಡರ್ದ ಕಣ್‌ , . - 
ಮೆಯ್ಯೆ[ಕಾಕಾಂ.- ಮೈವೆ]ತ್ತ ಬಮರ್‌ ಮನಂಗೊಳಿಸೆ (ಕಾಂತಿಥಿ. ೩-೬೮) 
೪. ಒಪ್ಪ ; ಶೋಭಿಸು : ಕವಿಚಕ್ರನರ್ತಿವೆಸರೇಂ ರನ್ನಂಗೆ ಮೆಯ್ವೆತ್ತು 
ದೋ (68ಫಿ: ೦-6೫) ; ನಿರುತಂ ತನ್ನೊಳು ಮೆಯ್ದೆತ್ತಿರೆ ಸುಸಿರದೆಂಟು 
ನಾಮಮಂಂ (ರಕ: 0-೬೩), ೫. ಎಡೆಬಿಡದಂತಿರು ; ಹೊಂದಿ 
ಕೊಂಡಿರು : ಅತ್ತಿತ್ತಂ ವಿಸುಕದೆ. ಮೆಯ್ವೆತ್ತಿದ ಮನ್ಮಥಸುಖೋತ್ತ 
ಮಾಂಗದೊಳಿರುತಂ , . - ಕೋಕಂ (105. ೪-೬೭), ಮೈವೆರು : ೩- 
ಸವಿ ಮಮತೆ ಮೈಬೆತ್ತಿಹುದು ಮಾತುಮಾತಿನಲಿ (೧೩. ೨6-3); 
ಮಾತಿನಲ್ಲಿ ಆತಂಕ ಅಸಹನೆಗಳೆರಡೂ ಮೈವೆತ್ತಿದ್ದವು (ಎ 
ಮೈವೆಟು ; ೨. ಆ ಆದಿನಾರಾಯಣಾಂತು ಮೈವೆತ್ತು ಪುಟ್ಟಿ .., 
ಕಾದಿ ಬಂಡಣದೊಳನಿಬರಂ ಸೈಮಿನಿಗಟ್ಟಿದುದಂ ಜನಮೆ. ಎಂಗುಂ(ಉವಕ್ಕ, 
[ ಮೆಯ್ಮಾ 4 ಪೆಳು,] 
ಪೊಗರ್‌ (ನಾ). ಇ ಮೆಯ್ವೆಳಗು ೧: ಬಾಲ್ಕಮಂ 
ನಟಿಯಿಸಿ ಲೀಲೆಯಿಂದಾಡುತ್ತೆ. . ... ಮೆಯ್ವೊಗರಿಂ ತೊಳಗುತಿರ್ದ 
ನಾಲ್ವರ್‌ ಕುಮಾರರ್ಗೆ ಏಳೆಂಟುವರ್ಷಮಪ್ಪುದುರಿ (೭೫ನ- 6-೩೦ ನ), 
ಮೈವೊಗರ್‌ ; ಮೈವೊಗರ ಜಗುನೆಯೊಳ್‌ ಕೆಂದಾವರೆ... ಈ ವಾರಿಜ 
ನುಭನರುಣಹಸ್ತಸರೋಜಂ (ತಕ್ತಕಂ- ೦೨-೮೭).[ ಮೆಯ, 4 ಪೊಗರ್‌ ] 
ಮೆಯ್ವೊಣರ್‌ (ಕ್ರಿ). ರಭಸದಿಂದ ಕಾದಾಡು, --ಸೆಣಸು : ಕ್ರಮದಿಂ 
ಮೆಯ್ದೊ ನ್ವಣರ್ದಾಜದಕ್ಕಮದೆ ಮಾತಂ ಬಿಟ್ಟು ತನ್ನಿಟ್ಟ ಚಿಕ್ರಮದುಂ ನಿಪ್ರಭ 
ಮಾಗೆ ಸಿಗ್ಗನೊಳಕೊಂಡು (6. 11, ೨೩೪೨೩ ; ಸು-118) ; ವಿಧುವ 
ಪಗೆಯಪ್ಪ ರೂಹುವಿನೊಳ್‌ ಕಡುಪಿನಿಂ ತೊಡರ್ದು ಮೆಯ್ಯೊಣರ್ದಪ್ಪುದು 
(ಕರ್ರಪು: 6-94 5) ; ಕೈದುಗೊಳ್ಳೆದೆ ಕೆಲಸಾರ್ದು ಮೆಯ್ಯೊಣರ್ದು 
(೫5೫ 0008). [ಮೆಯ್ಸ್‌ 4 ಪೊಣರ೯ 
ಮೆಯ್ವೊಣರ್ಚು (ಕ್ರಿ). ೧. - ಮೆಯ್ವೊಣರ್‌ : ರಥಕ್ಕೆವಾಯ್ಡಡಗಿಡೆ 
ಮೆಯ್ಯೊಣರ್ಚುವ ಮಹಾರಥರಾಜಿಯೊಳಂತಗುರ್ವಿನಚ್ಚುಡಿದಿರೆ (ಕರಣ. 
00-009) ; ದಮಿತಾರಿ ತನ್ನ ಪರಾಕ್ರಮುಮೊಂದಆತಿಂದಮೆ ಮೆಯ್ವೊಣರ್ಚಿ 
ಗೆಲ್ಲ ತನ್ನ ಚಾಗದ ಭೋಗದ ಯಶೋರಾಶಿಯುವುಂ . . . ಪೆೊಗಟ್‌ಸುವೆ 
ನೆಂದು ತಣ್‌ಸಂದು (ಉಂತಿತು ೪-೩೬ 5). ' ೨, ದೇಹವನ್ನು ಚಾಕು, 
ನೀಡು : ಭುಜಾದಂಡಂಗಳಿಂ ಸಾರ್ಚಿ ಬಿರ್ಚಿದಿಳಾಸಂಧಿಗೆ ಮೆಯ್ತೊ ಣರ್ಚಿ 
ನೆಲೆಯಿಂದಕ್ಷೂಣಸತ್ತ್ವಂ . . ೬ ಕೆಟ್ರಿಂ .. . ಸಿದ್ಧಶೈಲೈಂದ್ರಮಂ. 
(tomas. 00-0): UL ತ ಕಾರ್ಡು] 
ಮೆಯ್ಯೊರೆ (ಕ್ರಿ). ಸೇರು: ಕೂಡಿಕೊಳ್ಳು : ಚರುಚಾರುಗಂಧದೊಳ್‌ 
ಮೆಯ್ವೊರೆದು ' ಪುರೋಡಾಶಪುಣ್ಯತರಪರಿಮಳದೊಳ್‌ ಪೊರಳ್ಳು.... 
ಎಸೆವುದು ಫಾವನಂತಪೋವನಪವನ6(ಬರೂಈ. 330) ' ಅಂಭಃಕ್ರೀಡೆಯಿಂ 
ಮೆಯ್ವೊರೆದ ಮದದ ತೀನೋಡೆ :ನೀಡುಂ ಮನಂ ಮೆಜ್ಜುವಿನಂ ಪೊಕ್ಕಾಡಿ 
ಕಾಡಾನೆಗಳಿರೆ (ವರ್ಯ: ೦೦-೦೫): [ ಮೆಯ್ಯ್ಮ್‌ 4 ತೊರೈ ] 
ಮೆಯ್ವೊಳೆಪು (ನಾ). - ಮೆಯ್ವೆಳಗು ೧ : ತಿಸರಂಗಳ ನೀಳ್ಡ ಡಾಳದಿಂ 
ಬಳೆದೆಸೆದಿರ್ಪ ಸೆಳ್ಳುಗುರ ಮೆಯ್ವೊಳೆಪಿಂ ಮಿಗೆ ಪೆರ್ಮೆವೆತ್ತು ಕಣ್ಣೊಳಿಸಿದ 
ಳಾಕೆ (ಕಣ. ೩), [ಮೆಯ್ಮಾ 4 ಪೊಳೆಪು ( ೬ ಪೊಳಪು) | 


[oS 


30 


40 


48 


ಮೆಯ್ವೋಗ (ನಾ). ದೇಹಸುಖ ; ದೈಹಿಕಸಂತೋಷ : ಸಂಗಡ 
ವರ್ಪವರೊಳ್ಸಿನಿಂದೆ ಮೆ ಯ್ಕೋ(ಯ್ಹೋ ] ಗಮಳುಂಬಮಪ್ಪ ಬಿಯಮಾ 
ಗೆರ್ದೆಗಂ ಬರೆ ಬರ್ಪ ಪಾಂಗಗುರ್ವಾಗಿರೆ (ಶುಶರಾ- ೫-೭); ಮೆಯ್ವೆಸದಿಂ 
ಕೆಯ್ದೆಸದಿಂ ಬುಯ್ವೆಸದಿಂ . , : ವನಿತೆಗೆ ಪಡೆದಾ ಮೆಯ್ವೋಗಕ್ಕೆಳಸಿ 
ಸೋಲ್ವನೆಬ್ರಾವೊಜಂಗಂ (ಕಾಕ್ಮಾರ- ೩೭), "ಮೈಭೋಗ ಪರಾ. 
[ನಯ್‌ 4 ಬೋಗ ] 
ಮೆಯ್ಸೆನ್ನೆ, ಮೈಸನ್ನೆ (ನಾ). [ಕಾಮಶಾ] ಸ್ತ್ರೀಯ ಕಲಾಸ್ಕಾನಗಳ 
ಸ್ಪರ್ಶದಿಂದ ` ನೀಡುವ ಸಂಜ್ಞೆ, ಸೂಚನೆ : ಕೈಸನ್ನೆಯಿಂದ ಕಾತರ 
ದಿಂದ ಪೊಯ್ದೆನು . , . ಮೆಯ್ಸ[ಕಾಕಾ. ಮೈಸ]ನ್ನೆಯಿಂದ .ಚಿತ್ತದೊ 
ಳೊಡಗೂಡುವೆನೈಸರಲನ ಸಮರೂಪ (ಕಣಾಂ. ೨೬-೦೪೦). ಮೈಸನ್ನೆ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ, ತ 
(ಮೆಯ್ಯ್‌ _. ಸನ್ನೆ] 
ಮೆಯ್ಸಲ್‌, ಮೈಸಲ್‌ (ಕ್ರಿ) ೧. ದೇಹವನ್ನು ಒಪ್ಪಿಸು.. ಅರ್ಪಿಸು: 
ಬಂದೊಡೆ ನೋಡೆ ಬಾರದೊಡೆ ದೂದವಿಯಟ್ಟುವೆ , . , ಸೈತಿರೆ ಸುರ್ಕಿ 
ಸುಯ್ವೆ ಮೆಯ್ಸಂ [ಜಾಕಾಂ- ಮೈಸಂ]ದಮರ್ದಪ್ಪಲಾತುರಿಸೆ (088. 
9೦-0೨3): ಮೈಸಲ್‌ : ೨. ದೇಹಕ್ಕೆ ಹೊಂದಿಕೊಳ್ಳು: ಮೈಗೂಡು: 
ನಾನಾಮ:ಖದ ವೀರವೃತ್ತಿ ಮೈಸಂದಿರಲ್‌ ಕಂಡು ಶಿವನೆತ್ತಿದಂ ಬೊಮ್ಮ 
ತಂದೆಯನಲ್ಲಿ (ರೊನ್ಮುರೆ. 0೦೭೬-೦೫) - [ಮೆಯ್ಶ್‌ 4 ಸಲ್‌] 
ಮೆಯ್ಸವಿ (ನಾ). ಶರೀರದ ಸೊಬಗು; ದೇಹಸೌಂದರ್ಯ : 
ಬಾಯ್ಸುವಿಗೆ ಮೆಯ್ದವಿ ಕಣ್ಣವಿಯಪ್ಪ ರೂಪು (66ರ. ೬೮.ಶ್ರಕೋ); 
ಕಾಂಬೆಯೆಂದೆನ್ನೆ ಮೆಯ್ಸವಿಯಾ (೧೪೦. ೪6-09). 
[ ಮೆಯ್ಮಾ' |. ಸವ್ಮಿ ] 


ಮೆಯ್ಲಾರಾ, ಮೈಸ್ಯಾರ್‌ (ಕ್ರಿ). (ದೇಹವನ್ನು) ಸಮಾಪಿಸು; 


ಹತ್ತಿರಕ್ಕೆ ಹೋಗು : ಚಳನೆಟ್ಟಾಣ್ಮನ ಪುತ್ರಿ ಸುರ್ಕಿ ಚಳಿಯಿಂ ಮೆಯ್ಲಾ 
[mo ಮೈಸಾ]ರ್ದು ತಾನಪ್ಪಿ ಸಂಚಳಿಸಲ್‌ (೫88: ೯-೧೭); ಶಶಿಕಾಂತ 
ದೊಡ್ಡು ಂಗಲ್ಲೊಳ್‌ ತನ್ನ ಪಡಿನೆಳಲಂ ಕಂಡು ಮೆಯ್ಲಾ[ಕಾಕಾಂ. ಮೈ ಸಾ] 
ರ್ದು ನಿಂದು (059- ೩-೫ ನ). ಮೈಸಾರ್‌ ; ಮೇಲಿನ ಪ್ರಯೋಗ 
ಗಳ ಪಾಠಾಂತರವನ್ನು ನೋಡಿ. [ಮೆಯ್ಕ್‌ _. ಸುರ) 

ಮೆಯ್ಸಾರ್ಚು, ಮೈಸಾರ್ಚು (ಕ್ರಿ). ೧. ದೇಹವನ್ನು ಒಡ್ಡು, 
-ಅರ್ಪಿಸು : ಶರೀರವನ್ನು ಚಾಚು ; ಕೃಷ್ಣಾಹಿಯ ಕೋಳ್ಲೆ ಬೆರ್ಚದಿದಿ 
ರೊಳ್‌ ಮೆಯ್ದಾರ್ಚಿ ಬಾಟ್ವಿನ್ನರಾರ್‌ (ಕುರಾನ ೪-೬); ಅಂತು ಬಂದ 
ತೆಂಗಾಳಿಗೆ . - - ಕಂಪಂ ಮೆಚ್ಚುಗುಡುವಂತೆ ಮೆಲ್ಲನೆ ಮೆಯ್ಸುರ್ಚ 
ಬಟುಯಂ ಬನಮಂ ನೋಡಲ್ವೇಟಿಸ್ಯಮೆಂದು ನನೆಯಂಬಂ ಬಗೆಯೊಳ್‌ 
ನೆನೆಯುತ್ತಿರ್ಪನ್ನೆಗಂ (ಕಲ೫. 6೭): ವಿ. ವಿಶಾಲವಾಗಿ ಹರಡು, 
ಪಸರಿಸು : ಬಾಲರಸಾಲಂಗಳ ಮಕರಂದಘರ್ಮಜಲಕಣಮನುದಿರ್ಚಿ 
ಮೆಯ್ಲಾ[ಣಕಾಂ- ಮೈಸಾ] ರ್ಚಿ ಸರಳ ಶಾಖೆಗಳಂ ಪ್ರೌತ್ತೆತ್ತಿ (ಉಕ. 
೨೨೭೬ ನ). ಮೈಸಾರ್ಚು: ೧. ದೀಹದ ಚಕೋರಿಕೆಗಳಟ್ಕಸಂ ಮುಕ್ಕುಟ್‌ಪ 
ಮುಂಡಾಡುವ ಕರ್ದುಂಕುವೊದೆವ. ಚೆಲ್ಲಕೆ ಮೈಸಾರ್ಚಿಯುಂ (ಕದ್ರು. 
ಜಳ: [ ಮೆಯ್ಕ್‌ 3. ಸಾರ್ಚು] 

ಮೆಯ್ಲಿರಿ, ಮೈಸಿರಿ (ನಾ). ೧. ದೇಹದ ಸೊಬಗು. ಚೆಲುವು ; 
ದೇವನಿಕಾಯದೊಳ್‌ ನೆರೆವುದೊಂದುತ್ಸಾಹಮುಂ ತನ್ನ ಮೆಯ್ಲು! ರಿ ಭಾಗ್ಯಂ 
ನೆರಮಪ್ಪುದೊಂದೆ ರಣದೊಳ್‌ (ಕಂಶಣ. ೦೦-೪೩); ಎಯ್ದೆ ಲೋಕಮಂ 
ಬಗೆಗೊಳಿಸಿತ್ತು ಮೆಯ್ಸಿರಿಯ : ಸೊಂಪು ಧರಾರಮಣೀಶಪುತ್ರಿಯಾ 
(ಕರಕ ೯-೩೨): ಜವ್ವನದೇರೊಳು ಗೆಲವಿನ ಗುಡಿಗಳ ಊರಿದ ಮೆಯ್ಲಿರಿ 


ಮೊಗ ಮಾಟ (ತರ್ಮ- ೩-೦೮). ವಿ. ಲಾವಣ್ಯ; ಶೋಭೆ: ಮೃದುಐದ. 
ಬಂಧಮಂ ಬಗೆಯ ಭಾವದ ಮೆಯ್ಸಿರಿಯಂ- ರಸಪ್ರವಾಹದ ನೆಲೆವೆರ್ಚನಿಂ 


ಮೆಯ್ಸಿರಿಗಾಣ್‌ 


ಮ 


(ಶರಾ: ೦೨); ಪುರುಳಂ ಲಕ್ಕಣಮುು 


ಸೆಯೆ ಪೇಬ್ಮ ಕಬ್ರಂ..., ರನ್ನದಂತೆರ್ದೆವುಗದೇ 
(sn. 0 ೩. ಸಾಮರ್ಥ : ಸತ್ತ್ವ : ಜವನಧಿತಾರಂ ಮಿಬ್ಬುವ 
ಜಪಕ್ಕೆ ಮೊಗಂದಿರುವೆ ಕೊಲ್ಲ ಲಿ ಮೆಯ್ಸಿರಿ ನೆಲಸಿತ್ತವನೊಂದು ಗದೆಯೊಳ 


ಕದನಕರ್ಕಶಪ ಮೆಯ್ಸಿರಿಯ ರಾವುತರ್‌ ಮಾವುತರ್‌ 
ಬಳಸಿ ವೇಡಯ್ಲಿ ಬರಲ್‌ (50%. ೪೭-4೨): ಮೈಸಿರಿ : ೧. ಸಿರಿಯ 
ಮೊಗರಸನೆ ಪೊಸ ಮೈಸಿರಿಯೆನಿಕುಂ ಪಗೊಳಂಗಳ್‌ (ಶಂರಾಮಾ- ೧-೬೪): 
ಹರಿದ ಹರುಷಣದಾನನದ ಮೈಸಿರಿಯಟಿದು ಕೈಮುಗಿದು . . . ಕೇಳಿದ 
ನವನಿಜೇಶ್ವರನ  (ತೊರರಾ- ೨3); ತನ್ನ ಕಿಜುದಮ್ಮನ ಬೀರದ 
೧ ಬಿಂಕದ ಮೈವಳಿಯ ನುಡಿಗೆ ಸಂತಸಂಗೊಂಡು (ಕಾಮಾಕ್ಕ- 
೪೬) ಹ. ಸುಭಟರ ವೀರವೃತ್ತಿಯ ಬಲ್ಲೆ ಮಾನ್ಯರ ಮೈಸಿರಿಯ ತಿಳಿವೆ 
(ಕಪಾಳ, 3-23); ದಾಶರಧಿಸುತ ಆ ಸರೋಜಾಂಬಕನು ವಿನಯದಲಧಿಕ 
ತೇಜದಲಿ ಕೇಳ್‌ ಕಪರ್ದಿಯ ಮೈಸಿರಿಯ ಮಿಕ್ಕನು (ೊರಂ. ೨-೪-೦೩). 
[ಮೆಯ್ಯ್ಕಾ 4 ಸಿರಿ] 
ಮೆಯ್ಸಿರಿಗಾಣ್‌ (ಕ್ರಿ). ಚೆಲುವನ್ನು ಕಾಣು : ಸೊಬಗನ್ನು ನೋಡು; 
ನಾರಿಯರ ಬಟ್ಟಮೊಗ್ಗದ ಮೆಯ್ಸಿರಿಗುಡು (ತಣ: ಅಟ). 
[ಮೆಯ್ದಿರಿ 4 ಕಾಣ್‌] 
ಮೆಯ್ಸಿರಿಗುಂದಿಸು (ಕ್ರಿ): ಸೊಬಗನ್ನು ಕುಗ್ಗಿಸು: ಮವನೆಮತಂಗಜವಂ 
ಮೆಯ್ಲುರಿಗುಂದಿಪ ಮೃದುತರಗಮನಂ  (೩ಡುಕಾ. ೨-೪), 
[ ಮೆಯ್ಸಿರಿ .. ಕುಂದಿಸು ] 
ಮೆಯ್ಲಿರಿಗೆಡು (ಕ್ರಿ) .ಸಾಮರ್ಥವವಿಲ್ಲದಾಗು; ಸತ್ತ ಎಗುಂದು: ಮೆಯ್ಲುರಿ. 
ಗೆಟ್ಟುಮಿಂತು ನೆಲದೊಳ್‌ ನಾಣ್ಣುಂದಿ ನಿಂದಿರ್ಪರ್‌ (ಕಣ: ೦೭೨)- 
[ ಮೆಯ್ಸಿರಿ: 4- ಕೆಡು, ] 
ಮೆಯ್ದಿರಿವೆಜು (ಕ್ರಿ). ಚೆಲುವನ್ನು ಪಡೆ ; ಶೋಭೆಗೊಳ್ಳು : ಮೆಯ್ಲಿರಿ. 
ವೆತ್ತ್ತ ತಟ್ಟಲಿಂ ಬೆಟ್ಟಮದೊಂದು ದಿಟ್ಟಿ ಗೆಡೆಯಾದುದು ತೊಟ್ಟನೆ 
ಕರ್ವವಿಲನೂ (೪೨೫: 33೦). [ ಮೆಯ್ಸಿರಿ .. ಪೆಜ್ಯು ] 
ಮೆಯ್ಸುಕ ` ಮೆಯ್ಲೊಗ ' ನೋ. 
ಮೆಯ್ದುಖ, ಮೈಸುಖ (ನಾ). ೧. [ಕಾಮಶಾ] ಕಾಮಸುಖ: 
ಭೋಗ : ಪೊಸದುಡು ನಿಚ್ಚನಿಚ್ಚಂ ಪೊಸಗಂಡರ್‌ . .. ಭಾವಿಸುವಂದು 
ಮೆಯ: ರಂಜಿಸೆ ಬೆಲೆವೆಣ್ಣಕ್ಕು ಮುಬ್‌ದ ಸತಿಯರ್ಗುಂಟ್ವೇ ರನ್ನು. 
೬-9೬). ಮೈಸುಖ: ೨. ದೇಹಕ್ಕೆ ಹಿತಕರವಾದುದು : ನಮ್ಮ 


(ಆಗನ, ೯-೯3) ; 


೭೩೮೬ 


19[ ವೆಂಯ್ಗೊ ಬಗು, ಮೈಸೊಬಗು (ನಾ). 


ಮೆರುಗ್ಯು 


ಮೆಯ್ಲೊಗ. ಮೆಯ್ದುಕ, ಮೆಯ್ದೊಕ (ನಾ). ದೇಹದ ಸುಖ, 


ಸಂತೋಷ: ಅಲಸದೆ ಮಾಡಿ ಬೇಸಜದೆ ಸಾಲ್ಗುಮಿದೆನ್ನದೆ ಮೆಯ್ಗೊಗಕ್ಕೆ 
ಪಂಬಲಿಸದೆ (ಕುಶಣ: ೦-೩೦); ಇಪ್ಟೆತ್ತಯ್ಸಾಸಿರವರ್ಷೂ ಸಿರಿ 
ಮೆಯ್ಲೊಗಮಂ ಚಕ್ರವರ್ತಿಯೊಳ್‌ ಭೋಗಿಸಿದ (ಶಾಂತಿಖು, 0೦-೬೬). 
ಮೆಯ್ಸುಕ ; ಅಕ್ಕರಗೊಟ್ಟಿಯುಂ ಚದುರರೊಳ್ಳಾತುಂ ಕುಳಿರ್‌ ಕೋಟ್ಟ 
ಜೊಂಪಮುಮೇವೇಬ್ಬುದನುಳ್ಳ ಮೆಯ್ಸುಕಮು! ನ್ನಂ ಕರಂ ನೋಡಿ 
ನಾಡೆ ಮನಂಗೊಂಡಿರೆ ತೆಂಕನಾಡ ಮಣಕಿಯಲಿನ್ನೇಂ ಮನಂ ಬರ್ಕುಮೇ 
(ಕತಾ: ೪-೬0). ಮೆಯ್ಲೊಕ: ಬಗೆಯದೆ ಮೆಯ್ಲೊಕ[ಣ॥. ಗ]ಮಂ 
ಬಗೆ ಪಗೆವರೆ ಕಡುವೆರ್ಚಂ (ಶಂಶರಾ- ೭-೬೭). [ಮೆಯ್ಕಾ. ಸೊಗ] 
: ದೇಹದ ಸೌಂದರ್ಯ: 
ಬಾಯ್ಲವಿಗೆ ಮೆಯ್ಲೊಬಗು[೫ಣ. ಮೆಯ್ಸವಿ] (ಕುರ. ೩6 ಶ್ರಯೋ). 
ಮೈಸೊಬಗು : ಕಂಗಳ ಕುಂತಿ ಮೊಗೆಯಲು. ವಿಟರ ಮೈಸೊಬಗ 
[ಮಯಿ 4. ಸೊಬಗು] 


(ಕಂನಪಿ- ೨೩-೦೩೦)- 


ಮೆಯ್ಲೋಂಕ್ಕು. ಮೆಯ್ಸೊಂಕ್ಕು. ಮೈಸೋಂಕುಃ ಮೈಸೋಕು (ಕ್ರಿ)- 


೧. ದೇಹವನ್ನು ಮುಟ್ಟು ; 
ಮಹಾದಾವಾಗ್ನಿ 


ಶರೀರವನ್ನು ತಾಕು:  ಆಭೀಳ 
ಗ್ಲಾಂಕಿಧ ತೆಅದೆ ತರುಸ್ತೋಮದು ಸಾರ್ದ್ರಪತ್ರಾಳಿ 
ಮುರುಂಟಿತ್ತು. (ಕುಸುತೂ- 6-006) ; ಕುಳರ್ವ ಕರದ ಚಂದ್ರ ತಂಗಾಳಿ 
ಮೆಯ್ಲೋಂಕಿ ಸುಳಿದುದು ಹರನ ಸಮ್ಮುಖಕಿ (ರೋಜ. ೬), 
ಮೆಯ್ಗೊಂಕ್ಕು ; ೧. ಕಿಜ*ಚವರ್‌ ಮೆಯ್ಸೊಂಕದಿಂ್‌ ಕೈಗಳಂ ಮುಗಿದಿರ್‌ 
(೪೭೫. ೦೬೬) ; ಮೈಸೋಂಕು ; ೧. ಮಂದೇಹದನುಜರೊಡನೆ 
ಕುದಲು ರಕ್ಷಬಿಂದು ಮೈಸೋಂಕಿ ಕೆಂಪಗೆ ಮುಂದದ ತೊಳೆವೊಲು 
ಪಶ್ಚಿಮಾಂಬುಧಿಗಿನನಂದಿಳಿದನು (ಕಂಠಂ. ೯-೦೬೩) - ಮೈಸೋಕು ; ೨. 
ಎದುರಿಸು ; ಮೇಲೆಬೀಳು : ಆ ಕಿರೀಟಿ ವೃಕೋದರರು ಮೈಸೋಕಿ 
ದರೆ ಸಂತೋಷ (ಕುಠ್ಕಾರ್ರೋ- ೩-೫4): [ಮೆರ್ಯ, + ಸೋಂಕ್ಕು] 


೩ [ಮೆಯ್ಸೋಂಕ್ಕು, ಮೆಯ್ಸೊಂಕ್ಕು (ನಾ). ಶರೀರದ ಸಾಮಿಪ್ಯ : 


ಮಬಾಸಿದುದು ಮೆಯ್ಸೋಂಕಿನೆ ಹರವಸವನಣಿವುಮನರೆರೆ (ತಂದ್ರಜ್ರ- ೬-6). 
ಮೆಯ್ಸೊಂಕ್ಕು ; ಮೆಯ್ಲೊಂಕು, ಬಾಯ್ಸವಿ. ಕಯ್ಗೊರೆ 
[ ಮೆಯ್ಮ್‌ ತ. ಸೋಂಕ್ಕು ] 


(ರೂ. 
೩೨ ಉರಾ)* 


ಮೆರಗು "ಮೆರುಗ್ಮು ` ನೋ. 
30|ಮೆರತ 
ಮೆರಪು "ಮೆರ್ಪ'ನೋ. 


* ಹೆರೆತ' ನೋ. 


ಜನಾಂಗದವರ ತಾರತಮ್ಮಪಟ್ಟಿಯಲ್ಲಿ ಮೈಸುಖಕ್ಕಿಂತ ಮನಸ್ಸಿನ ಸುಖ| [ಮೆರವಣಿ ` ಮೆಅವಣಿ 'ನೋ. 

ದೊಡ್ಡದು (ಕರರ. 0: [ ಮೆಯಇ , ಸುಖ] ಮೆರವಣಿಗೆ“ ಮೆಜವಣಿಗೆ ' ನೋ. 
ಮೆಯ್ಸುಡು, ಮೈಸುಡು (ಕ್ರಿ). ದೇಹವನ್ನು ತಾಪಗೊಳಿಸು ಮೆರವಳಿಗೆ * ಮೆಜಿವಣಿಗೆ ` ನೋ. 

ಮೆಯ್ದುಡುವ ಬಿಸಿ ನೋಡಿ ಹೆತ್ತವಳ್‌ . . . ಕಾಡಿಗೆ ಪೋದೆಯೇಕೆ|35|ಮೆರಸು' * ಮೆಜ್‌ಯಿಸು ' ನೋ. 


ಯಿಂದೆನಲು (ಊರ. 03-೨63), ಮೈಸುಡು ; ಇವತ್ತು ಮೈಸುಡುವ 
ರಣಬಿಸಿಲು ಇದೆ (ರೂಡ). 
ಮೈಸುಟ್ಟುಕೊಳ್ಳು - ಉರಿ ಹಚ್ಚಿಕೊಂಡು ದೇಹವನ್ನು ತಾಪ 
ಗೊಳಿಸು; ಹುಲ ಬಣ್ಣಕ್ಕೆ ನರಿ ಮೈಸುಟ್ಟುಕೊಂಡ ಹಾಗೆ (ಗಾಂ). 
[ ಮೆಯ್ಮಿ 4 ಸುಡು] 
ಮೆಯ್ಸೆಡೆ (ಕ್ರಿ) ಹಿಮ್ಮೆಟ್ಟು ; ಹೆದರು ; ಮುರವಿಧ್ವಂಸಕನಂಜಿ 
ಮೆಯ್ದೆಡೆಯೆ ಬೆನ್ನಂ ಪತ್ತುವೆಂ ಪತ್ತುವೆಂ (ಇಗೂ, ೭-೬೭). 
[ಮೆಯ್ಮ್‌ 4 ಸೆಡೈ-) 
ಮೆಯ್ಸೊಂಕ್ಳು ` ಮೆಯ್ಸೋರಕ್ಕು ' ನೋ. 
ಮೆಯ್ಲೊಂಕ್ಕು ` ಮೆಯ್ಲೋಂಕ್ಕು ` `'ನೋ. 
ಮೆಯ್ಲೊಳ 'ಮೆಯ್ಗ್ಲೊಗ: ನೋ. 


ಮೆರಿ (ಕ್ರಿ): ಕುಟ್ಟು ; ತೊಳ: 


: ಮುತ್ತಿರು ಮೆರಿಯಲಿ ಮುದುಕಿಯು 
ಕೇರಲಿ . . , ಬತ್ತೆ ಮೆರಿಯಲು ಮೂವರನ್ನಿಲ್ಲಿ ಅಪೇಕ್ಷಿಸಿದೆ. 
?] 


(06g: 
0). 


ಮೆರುಗು; (ಕ್ರಿ) ಮೆರೆ ; ವಿಜೃಂಭಿಸು.; ಐಶ್ವರ್ಯ, ವೈಭವಗಳಲ್ಲಿ 
ಕಲಾನೈಪುಣ್ಯದಲ್ಲಿ ಮೆರುಗುವ ಶ್ರೀದೇವಿಯು ಹೆಚ್ಚೇ? '(ಶ್ರೀರಾಯು- ೦೦) ; 
ಮೈಸೂರಿನ ಹೆಸರು ದಕ್ಷಿಣದೇಶದಲ್ಲಿ ಸ್ವಲ್ಪ ಸ್ವಲ್ಪ ಮೆರುಗುತ್ತಿದ್ದಿತು 


(ಶ್ರೀಕಾಡು- ೬೩೦). * ಮಿಜುಗ್ರು ' ಪರಾ. [ ತಲು, ಮೆಜುಗು ] 


ಮೆರುಗ್ಯು, ಮೆರಗು (ನಾ). ೧. ಹೊಳಪು ; ಕಾಂತಿ: ವಾರ್ನಿಷ್‌ 


ಹಾಕಿಸಿದ ಮೇಲೆ ಆ ಕಿಟಕಿಗಳಿಗೆ ಮೆರುಗು ಬಂದಿದೆ (ಓಂ). ೨. ಗಿಲೀಟು; 
ಲೇಪನ ವಸ್ತು: ಅವೆರಡೂ ಚಿನ್ನದ ಮೆರುಗು ಹಾಕಿದ ಬಳೆಗಳು (ರೂಂ). 
೩. ಶೋಭೆ; ಕಳೆ: ಸುಧಾಮತ್ತು ಶೀಲೂ . . . ಆ ಪೂಜೆಗೊಂದು 


ಮೆರುಗೆಣ್ಣೆ 


ದರೆ. 
ಅವಕ್ಕೆ ನುಣುಪು ಮತ್ತು ಮೆರಗು ಬರುತ್ತವೆ (ಗೃಹಂ. ೦೬೪). ಸ 
ಎಗ ಈಗ ಲಲಿತೆಯ ಮುಖಕ್ಕೆ ಮೆರಗು ಕೊಡುತ್ತಿತ್ತು (6ಂಶೂ- 

"ಮಿಟಿಗ್ಗು' ಪರಾ. [೬ ಮೆರುಗ್ಗು./ತಮಿ. ಮೆರುಕು; 


6). 
ತುಳು. ಮೆರ್ಪು ; ತೆಲು. ಮೆಯಿಗು] 

ಮೆರುಗೆಣ್ಣೆ (ನಾ). ಮರ ಮೊದಲಾದ ಸಾಮಾನುಗಳಿಗೆ ಹೊಳ 
ಪುಂಟುಮಾಡಲು ಬಳಸುವ ಒಂದು ಬಗೆಯ ಎಣ್ಣೆ ; ವಾರ್ನಿಷು ; 


ಥ ಫಲಕಗಳು 
ಯೋ ಸ್ಪಿರಿಟ್ಟಿ 


(80. 


ಬರ್ಮಾದೇಶದಲ್ಲಿ ಮೆರುಗೆಣ್ಣಿ (ವಾರ್ನೀಸು) ಬಳಿದ 

(ಕಾರಕ. 09); ರಾಳವನ್ನು 'ಅಗಸೆಎಣ್ಣೆ 

ದ್ರಾವಣಮಾಡಿ ಮೆರುಗೆಣ್ಣೆಗಳನ್ನು ತಯಾರಿಸುತ್ತಾ! 
[ ಮೆರುಗ್ಯು 4 ಎಣ್ಣೆ, / ತಮಿ. ಮರುಕೆಣ್ಣೈ 7 

ಮೆರೆ 'ಮೆಟ್‌' ನೋ. 

ಮೆರೆಕೋಲು `ಮಜ್ಜಗೋಲು' ನೋ. 

ಮೆರೆಗೋಲು 'ಮೆಲಗೋಲು' ನೋ. 

ಮೆರೆತ, ಮೆರತ (ನಾ). ೧. ಉತ್ಸವ: ಮೆರವಣಿಗೆ: ನನ್ನೂರಿನ 
ಜೀವುಳವಾದ ಹಾಡುವಸಡುಗಳು, ಕುಣಿತ ಮೆರೆತಗಳು ಕಣ್ಮರೆಯಾದರೆ 
ಉಳಿಯುವುದೇನು? (ನನ್ನೂರು: ೩೦೬). ೨: ಪ್ರದರ್ಶನ : ಬಹಿರಾ 

ಬರ : ನಿಮ್ಮಂಥ ಹೇಡಿಗಳಿಗಾದ್ರೆ: ಅವೆಲ್ಲಾ ಮೆಠಿತಾ ಬೇಕು. 
ನನಗ್ಯಾಕೆ (೧೧5 ೩). ಮೆರತ ; ೨. ಆತನಿಗೆ ಮೆರತದ ಮರುಳೂ 
ಇದೆ, ಹೊಗಳಿಕೆಯ ಹುಚ್ಚೂ ಇದೆ (ಕತ್ರಸ್ಯ, ೩ ಮು 
[ಮೆರೆ (ಎಮೆಆಿ) 4 ತ್ಯ] 

ಮೆರೆಯಿಸು "ಮೆಟ್‌ಯಿಸು' ನೋ. 

ಮೆರೆವಣಿಗೆ 'ಮೆಜಿವಣಿಗೆ' ನೋ. 

ಮೆರೆಸು "ಮೆಜ್‌ಯಿಸು' ನೋ. 

ಹಿಮೆರ್ಚು `ಮಿಚ್ಚು,' ನೋ: 

ಮೆರ್ಪು, ಮೆರಪು (ನಾ). ೧. (ಕರಾ) ಧಾನ್ಯವನ್ನು ಸಂಗ್ರಹಿಸಿಡುವ 
ಸಾಧನ ; ಗಳಗೆ (?) 2 ಒಳಅಂಗಣದ ಒಂದು ಮಗ್ಗುಲಲ್ಲಿ ಅಕ್ಕಿ ತುಂಬಿ 
ಸುವ,ಮೆರ್ಪಿತ್ತು (ಕರಣ. ೩3); ಎರಡೆರಡು ಮೆರ್ಪೆಗಳ ಅಂಗಡಿಯದು. 
ಆದುದರಿಂದಲೇ ಕತ್ತಲು ಮು (ಐರುರಾ: ೬). ಮೆರಪು : 
೨. (ಕರಾ) ಗೋಡೆಯಲ್ಲಿ ಸಾಮಾನುಗಳನ್ನು ಇಡಲು ಕೊರೆದ ಕಿಂಡಿ. 

[?] 

ಮೆರ್ಯದೆಣಿ' (ನಾ): ಒಂದು ಬಗೆಯ ತೆರಿಗೆ: ಸುಂಕ ಮೆಯ 
ನನ್ಮಾವಳಕ್ಕೆ ದೂಪಕ್ಕೆಊ ಬಿಟ್ಟ ಧರ್ಮ್ಮ (ಎಕ. ೪೫11, ಸೊರ, ೦೩] 
1272). [ಮೆರ್ಯ,  ತೆಜಸ್ಸಿ] 

ಮೆಲ್‌, ಮೆಲಿ, ಮೆಲ್ಕು.- ಮೆಲ್ಲು (ಕ್ರಿ). 
(ಭೂತಕೃ). ಮೆಲ್ವ(ಭವಿಕೃ). ೧. ತಿನ್ನು: 
ಪಲ್ಲವಮಂ ಸ್ಮರವಶದಿಂದಿರ್ದುದು (ಕವಿರಾ, ೩-6. 
(ಆಫ: ೩-48) ; ಹಣ್ಣ ಮೆದ್ದ ಬಳಿಕ ಆ 
(ತುಪರೇ, 2. 98,00೬) 7 ವಿಷದ ಲಡ್ಡುಗೆ ಮೆದ್ದಿತು ಕೂಸು (ರಂಪ. 
6-0೯4-3), ಮೆಲೆ: ೧. ಅಪ್ಪಿದರೆ ಸುಖವಿಲ್ಲ ಮೆಲದರೆ ರುಚಿಯಿಲ್ಲ (೧ನ. 
03ಟ) ; ನಿಂಬಸುಪತ್ರದೊಳಂ ಬಜೆಯಂ ಬೆರಸದನಡಸಿ ಮೆಲಿದು (ಏನರ. 
60-9೩). ಮೆಲ್ಕು : ೧. ಆಡಕೆಯ ಭಾಗಂ ನಲ ಕೆಡದೊಡದಂ 
ಕಳೆದುಕೊಂಡು ಮೆಲುವರ್ಮೂಢರ್‌ (ಮುಕ. ೧೨-೪); ಮೆಲುವೊಡೆ 
ಲೋಹಚೂರ್ಣವು (ತತಾ: 6.೬೨) ; ಕೊಲುವ ಕೈಯೊಳು ಪೂಜೆ 


೩೨೬). 


ಮೆಲ್ಲು 
ವನಕರಿ ಮೆಲ್ಲದೆ ಲಲಿತನಲ್ಲಕೀ 
ಇಇ ತಜ್‌ ಕೊಲ್‌ ಮೆಲ್‌ 


ಮರವನಾರು ತಜ್‌ದರೇನು 


ಮೆದೆ 
ಮೆದ್ದು. 
ಜು 


೭೩೮೭ 


೩5. 


0 


ಮೆಲುಕಾಡಿಸು 
ಮೆಲುವ ಬಾಯೊಳು ಮಂತ್ರ (ಸರಕ್ಕ, ೧೭): ಮೆಲ್ಲು: 
೬೬3 ಬೆಳ್ಳೆಲೆಯ ಮೆಲ್ಲುತೆ ಸಖಗೂಡಿ ಬಂದಳು ದಿವ: 
೨೭೬-೬) ; ಜೀರಿಗೆಯ 


(ನ್ಮ. ೬೪) ; ಮೊಸರು ಅವಲಕ್ಕಿ ಮೆಲ್ಲುವದು 
ಮತ: ೬೭). ೨. (ಆಲಂ) ಮೆಲುಕುಹಾಕು ; 
ಹಿಂದಿನದನ್ನು ನೆನಪು ಮಾಡಿಕೊಳ್ಳು : ಗತಕಾಲದ ವೈಭವವನ್ನು 
ವ ಜನಾಂಗ ನಾವಾಗಕೂಡದು (ಶಾರರ- ೩೨೪): 

ತಮಿ. ಮೆಲ್‌ : ಮಲ. ಮೆಲು ; 


ಹಿಟ್ಟು ಮುಕ್ಕುವದು 


: ಕೋಮಲ 
: ಮಧುರ 


ವಾದ: 'ಮೆಲ್ಲುಲ್ಮಿ' ಪರಾ. ೩. ಸಾವಕಾಶವಾದ : ನಿಧಾನವಾದ : 
`ಮೆಲ್ನಡೆ' ಪರಾ. ೪. ಸಣ್ಣ; ಚಿಕ್ಕ : ` ಮೆಲ್ಲುಟುಕು' ಪರಾ: 
೫. ಕೆಳಸ್ತರದ: ತಗ್ಗಿನ: ` ಮೆಲ್ಬನಿ ` ಪರಾ. ಮೆಲ್ಕು: ೨. ` ಮೆಲು 
ನುಡಿ "ಪರಾ. ೩. * ಮೆಲುನಡೆ ` ಪರಾ. ೫. ' ಮೆಲುನುಡಿ' ಪರಾ. 
೬. ತೀಕ್ಷ್ಣವಲ್ಲದ ; ಹಿತವಾದ: 'ಮೆಲುಗಿಚ್ಚು' ಪರಾ. 
[ದೇ.8 ತಮಿ, ಮಲ.' ಮೆಲ್‌ ; ತುಳು. ತೆಲು, ಮೆಲ್ಲ: ಕೊಡ. ಮೆಲ್ಲೆ] 
ಮೆಲಕಾಡಿಸು `ಮೆಲುಕಾಡಿಸು' ನೋ. 


ಮೆಲಕಾಡು ` ಮಲ್ಕಾಡು "ನೋ. 


-|ಮೆಲುಕಸ್ತೂರಿ (ನಾ). ಒಂದು ಬಗೆಯ ಕಸ್ತೂರಿ: 


ಮೆಲಿ ` ಮಲ್‌, ` 
ಬೆಲಿಸು. ಮೆಲ್ತಿಸು (ಕ್ರಿ). ತಿನ್ನಿ? ಕ 
ದನು (659- 0-06); ಎಣ್ಣೆಯ ತಲೆಗೂದಿದುದಿಲ್ಲ ನೊರೆವಾಲಂ ಬೆಣ್ಣೇ 
ಮೆಲಿಸಿದುದಿಲ್ಲ (ಮೋತತ. ೪-60): ದೊರೆತ ದೋರೆಹಣ್ಣನವನಿಗೆ ಮೆಲಿಸುವೆ 
(೧5೭. ೬೦-೩೨). ಮೆಲ್ಲಿಸು : ಕಜ್ಜಾಯ ತುಪ್ಪ ಸಕ್ಕರೆಯ ಕೊಜ್ಜಿಯರಿಗೆ 
ತುತ್ತಿಸಿದ (ಕೋಶ. ೦೮-೦) ; 
"ಲ ಮೆಲ್ಲಿಸಿ , - . ಕಳುಹಿಸಿಬಿಟ್ಟು ಇದ್ದೇವೆ 
ಡೆ. ಇಸ್ಮು] 


ಬೋ. 


“ ಮೆಲ್ಮ್‌' ನೋ: 

ಮೆಲುಕಸ್ತೂರಿ 

ಹಕ್ಕಿಯ ಹಿಕ್ಕೆ ೧ ಹಣ ತೂಕ (4ಳನ್ನಿ. ೩೬೦)- 

[ಮೆಲ್ಮು . ಕಸ್ತೂರಿ] 

ಮೆಲುಕಾಟ (ನಾ). ನುರಿಸುವಿಕೆ : ಜಗಿಯುವಿಕೆ : ಅವರ ವಿನೋದದ 
ಮೆಲುಕಾಟಕ್ಕೆ ಇರಸದ ಅಘನ್ಯವನ್ನರ್ಪಿಸದ ಮತಿವಿಕಾರವು:ಟೇ ? 
(ಗಾತ, ಸ, ಮುಮ್ಮುಡಿ): ಈ ಅನಂತನರಕದ ಮೆಲುಕಾಟ ಬೇಡ (ರಕ. 
1, ೨೨೦). [ಮೆಲುಕು (೭ ಮೆಲ್ಕು) 4- ಆಟ] 

ಮೆಲುಕಾಡಿಸು- ಮೆಲಕಾಡಿಸು (ಕ್ರಿ). ೧- (ಎತ್ತು, ಒಂಟೆ ಮುಂತಾದ 
ಪ್ರಾಣಿಗಳು) ಅರೆಜೀರ್ಣವಾದ ಆಹಾರಪದಾರ್ಥವನ್ನು ಮರಳಿ 
ಬಾಯಿಗೆ ತಂದುಕೊಂಡು ಅಗಿ.-ನುರಿಸಿ ನುಣ್ಣಗೆ ಮಾಡು: ಮೈ 


೧ ಹಣ ತೂಕ, ಎಗುಬ್ಬ 


ಮರೆತು ಕಣ್ಮುಚ್ಚಿ ನಿಧಾನವಾಗಿ ಆಗೊಮ್ಮೆ ಈಗೊಮ್ಮೆ ಮೆಲುಕಾಡಿಸುತ್ತ 
ಬ್ಬೆ ಸ 

ನಿಂತಿತ್ತು (ಕಕತ 3). ೨. (ಆಲಂ) ಹಿಂದಿನ ವಿಷಯಗಳನ್ನು ಪುನಃ 

ಪುನಃ ನೆನಪು ಮಾಡಿಕೊಳ್ಳು ಮಥನ ಮಾಡು: ಮಲಗಿದ್ದಲಿಂದಲ್ಲೇ 

ಪುಷ್ಪಾ ಆ ರಸ-ನಿಮಿಷ ಮತ್ತು ದುಃಖದ ದಿನಗಳನ್ನು ಮೆಲುಕಾಡಿಸಿದಳು 

(ತೇರೋ - 60)- ಮೆಲಕಾಡಿಸು : ೧. ಮೆಲಕಾಡಿಸುತ್ತ ಸಂತೋಷದಿಂದ 


ಮೆಲುಕಾಡು 


ಬಿದ್ದುಕೊಂಡಿರುತ್ತವೆ. (ನಂ. ೩-00); ಎತ್ತುಗಳು ಯಾವ ಸಂಶಯ. 
ವಿಲ್ಲದೆ ಮೆಲಕಾಡಿಸುತ್ತಿದ್ದುವು (೫೨೦: $3). ೨. ಮನಸ್ಸು ಬೆಳಗಿನ 
ಮಾತುಗಳನ್ನು ಮೆಲಕಾಡಿಸುತ್ತಿತ್ತು (0೦೦. ಟು). 
[ಮೆಲುಕು (-ಮೆಲ್ಕು) + ಆಡಿಸು] 
ಮೆಲುಕಾಡು " ಮೆಲ್ಕಾಡು ' ನೋ. 
ಮೆಲುಕಿಡು (ಕ್ರಿ). ಮೆಲುಕು ಹಾಕು ; .ಮೆಲುಕಾಡಿಸು : ತಮ್ಮಯ 
ಮುಖಂಗಳ ಮೇಲಕೆತ್ತಿ ಸಂತಸದಾಳ್ಡು ಮೆಲುಕಿಡುತೆ , , . ಮಲಗಿರ್ಪ 
ಮಹಿಪೀನಿಕರವೆಸದಿರ್ದವು (ಸಿರ್ದೇತ್ಯ- ೦೭-೨೮). 
[ಮೆಲುಕು (£ ಮೆಲ್ಕು) + ಇಡ] 
ಮೆಲುಕಿರಿ ' ಮೆಲ್ಫಿಟ್‌ 'ನೋ. 
ಮೆಲುಕಿಲ್‌ " ಮೆಲ್ಮಿಟ್‌ ನೋ, 
ಮೆಲುಕು ` ಮೆಲ್ಲ ' ನೋ. 
ಮೆಲುಗಾಳಿ (ನಾ). ನಿಧಾನವಾಗಿ ಬೀಸುವ ಗಾಳಿ ; ಮಂದಮಾತುತ : 
ಸ್ವಾಗತವೀವುದು ಕಮ್ಮನೆ ಮೆಲುಗಾಳಿ (ಇಂಶಾಶ- ೯); ಹೂಗಂಪು 
ಪೊತ್ತು ಬನಬನವಲೆವ ಮೆಲುಗಾಳಿ. (ತತ್ರಾಂಗ- ೩೨-6೭೪), 
[ಮೆಲ್ಮು (ಇ. ಮೆಲ್‌) |. ಗಾ] 
ಮೆಲುಗಿಚ್ಚು, ಮೆಲುಗಿರ್ಚು (ನಾ). ತೀಕ್ಷ್ಣವಲ್ಲದ ಬೆಂಕಿ; ಸಣ್ಣ ಉರಿ; 
ತುಪ್ಸಮನಿಬಿಂ ಬೆರಸಿ ಕಾಸಿ ಮೆಲುಗಿಚ್ಚಿಂ ತುಪ್ಪಮದೆಟಾಯಲಟ್ಟು 
(8ರುರ- ೯೯). ಮೆಲುಗಿರ್ಚು; ಕೈಪೆಸೊರೆಯೊಪ್ಪವ ಕಾಯ 
ರಸಂ-ಬರಲ್ಯದಂ ಪಿಟ್‌ ಮೆಲುಗಿರ್ಚಿನಿಂದಡು (ಏಿಮರ. ೨-೧೭)- 
[ಮೆಲ್ಕು (ಆ ಮೆಲ್ಲ) 4 ಕಿಚ್ಚು] 
ಮೆಲುಗಿರ್ಚು " ಮೆಲುಗಿಚ್ಚು' ನೋ. 
ಮೆಲುದನಿ ' ಮೆಲ್ಜನಿ ' ನೋ. 
ಮೆಲುದಳ * ಮೆಲ್ಜಳ ` ನೋ. 
ಮೆಲುನಗು (ನಾ). ಮೃದುವಾದ ನಗೆ; ಮಂದಹಾಸ: 
ಮುಖದ ಮೇಲೆ ಮೆಲುನಗುವನ್ನು ಸೂಸಿದಳು (ಇಂ. 64)- 
[ಮೆಲ್ಕು (೬ ಮೆಲ್‌) ೬ ನಗು] 
ಮೆಲುನಗೆ ' ಮೆಲ್ನಗೆ ' ನೋ. 
ಮೆಲುನಡೆ " ಮೆಲ್ಲಡೆ' ನೋ. 
ಮೆಲುನುಡಿ " ಮೆಲ್ನುಡಿ ' ನೋ. 
ಮೆಲುಪು " ಮೆಲ್ಬು ' ನೋ. 
ಮೆಲುಮಳಲು (ನಾ). ಮೆತ್ತನೆಯ ಮರಳು; ಸಣ್ಣನೆಯ ಉಸುಕು; 
ಸರೋವರದ ಮೆಲುಮಳಲ ಮ್ಹೌಕದ ಪುಳಿನಸ್ಥ ಳದಲಾಡುವ ಸಿದ್ಧಕಿನ್ನರ 
ಲಲನೆಯರ ವಿಭ್ರಮದಲೆಸೆದುದು ಗಿರಿವನೋದ್ದೇಶ (ಪಿಭಾಗ- 6-೨-00). 
[ಮೆಲ್ಮು (೬ ಮೆಲ್ಫ್‌) _ ಮಳಲ್ಯು (ಆ ಮಣಲ್‌)] 
ಮೆಲುಮಾತು * ಮೆಲ್ವಾತು ' ನೋ. 
ಮೆಲುವಾತು ' ಮೆಲ್ವಾತು ' ನೋ. 
ಮೆಲುವಾಸು ' ಮೆಲ್ವಾಸು* ನೋ. 
ಮೆಲುವು. ' ಮೆಲ್ಬು ' ನೋ. 
ಮೆಲುವೆಲೆ (ನಾ). ತಿನ್ನುವ ಎಲೆ; ವೀಳ್ಯದೆಲೆ: 
ಟಂಕಣಿವಖ; ಬೆರೆಸಿ ತಿನಲ್‌ (ಏನುರ- ೦೬-೨೦). 
[ಮೆಲ್ಲು (« ಮೆಲ್‌) 4 ಎಲೈ. / ತಮಿ. ಮೆಲ್ಲಿಲೈ] 
ಮೆಲುಹು." ಮೆಲ್ಬು ` ನೋ. 
ಮೆಲ್ಕಾಡು, ಮೆಲಕುಡು, ಮೆಲುಕಾಡು (ಕ್ರಿ). ಇ ಮೆಲುಕಾಡಿಸು ೧: 
ರುಚಿರಮರಕತಶ್ಯಾಮದೂರ್ವಾಂಕುರಗ್ರುಸದೊಳಂ ಆತಿಸ್ವಚ್ಛಸ್ವಾದುಸಲಿಲ 
ಪಾನದೊಳಂ ಮೆಲ್ಲಮೆಲ್ಲನೆ ಮೆಲ್ಮಾಡಿ (ಶಂತತಂ- 3೪-0೪); ಮೇಮ 


ಅವಳು 


ಮೆಲುವೆಲೆಯಂ 


2 


೭೩೮ರ 


|ಮೆಲ್ಕುರಾಡ (ನಾ). ಮೃದುವಾದ ಹಾಸುಗೆ (Wy 


ಮೆಲ್ಕುರಾಡ 


ಮೆಲ್ಕಾಡುವ ಸೈರಿಭಂಗಳ್‌ , , . 
ವನಾಂತದೊಳ್‌ (ಉಕ. 3-೬೬) ;" 
ಯಿಟ್ಟಲೊಳೆ ಮೆಲ್ಕಾಡುತಿರ್ದುವು. (ನಾಕ: ೬-0. ಮೆಲ 
ಕಾಡು: ಗೂಳಿ ಗಬಗಬನೆ ತಿಂದ ಹಲ್ಲನ್ನು ಗಿಡದ ನೆರಳಿನಲ್ಲಿ ನಿವಾಂತ 
ಮಾಗಿ ಮಲಗಿ ಮೆಲಕಾಡುವಂತೆ, ನಿನ್ನನ್ನು ೬. ಬಲಿಕೊಳ್ಳದಿರಲಾರದು 
(೧೬4೫. 1, ೨30). ಮೆಲುಕಾಡು : ಕೆಲದಲೊಂದು ಬಂದು ಮೆಲು 
ಕಾಡಿತ್ತು ನೋಡಾ (ಕ. ೧೦-೬): [ಮೆಲ್ಕು 4 ಆಡು) 

ಮೆಲ್ಕಿಆೌ, ಮೆಲುಕಿರಿ. ಮೆಲುಕಿಜ್‌ (ಕ್ರಿ): ಇ ಮೆಲುಕಾಡಿಸು 
ನೀರ್ಗುಡಿಯದ ಮೆಲ್ಮಿಆೌಯದಿರ್ಪೊಡೆ . . . ಪಶುಗಳ ಸ್ಲೆಲ್ಲಂ ಕೊಡುವುದು 
ಬೇನಿನ ಕಷಾಯಮಂ (ರೋಕೋಶ- ೯೨೦೭) ; ನಡೆಗೊಳ್ಳ ಘಾತದಿಂದಂ 
ಕದಡಾಗಿ ಮೆಲ್ಕಿಅಂದ ಮೆಲ್ಲೊ ರೆಯಿಂ ನೊರೆಯೇಟತ Gai: ೫-೮೪) ; 
ಮೆಲ್ಮಿಅವ ಕೋಣನೊಪ್ಪುವ ಕಿವಿಯೊಳ್‌ ಪೊರೆದಿರ್ಪ ಕೊಗ್ಗಿಯಂ ತಂದಿರ 
ದಿಕ್ಕುಗೆ ಪುಣ್ಣೆ (8ನುದ- 3-30): ಮೆಲುಕಿರಿ ; ಕೆಲದಲ್ಲಿ. ಮತ್ತೊಂದು 
ಬಂದು ಅಲ್ಲಿ ಮೆಲುಕಿರಿವುದ ನಾ ನೋಡಿದೆ ನಿಂದು (ವೈನಿ ಉರ, on). 
ಮೆಲುಕಿಟಿ೨; ವೃಷಭನು , : ಹುಲುಗಚ್ಚಿ ಹಾಯುಸ್ಕಿತ ಮೆಲುಕಿಣಿದು 
ತನು ಹೆಚ್ಚುತುಪರಗೆ ನೆಗೆವುತ೦ (284. 43-3೬); ಕುಲಿಗಳೋಪಾದಿ 
ಯಲಿ ಕಬ್ಬಿನ ಹೊಲಗಣೆಲೆಯನೆ ಮೇದಕಟ ಮೆಲಂಕಿಟ್‌ವುತಲ್ಮಸುಖಕ್ಕೆ 
ಸೋಲದೆ (ಶ್ರಕುಊ. 0-09) ;  ಮಲಗಿದು ಮೆಲುಕಿಅಸಿದ ನೊರೆವಳಿಯ 

- ಮರಗಾಡುಗಳೊಳಗೆ ಕೆಟ್ಟುಲುಹುದೋಣದೆ ಹೊಕ್ಕುದಗಲಕೆ ಶಬರ 

ಸುದೋಡೆ (ತೊರಂ- ೩-೩-೦೦) - [ಮೆಲ್ಕು 4 ಇಜ] 

ಮೆಲ್ಕು, ಮೆಲಕು, ಮೆಲುಕು (ನಾ). ೧. (ಎತ್ತು ಮುಂತಾದ ಪ್ರಾಣಿ 
ಗಳು) ಅರೆಜೀರ್ಣವಾದ ಆಹಾರಪದಾರ್ಥವನ್ನು ಮರಳಿ ಬಾಯಗೆ 
ತಂದುಕೊಂಡು ನುರಿಸಿ ನುಣ್ಣ; ಗೆ ಮಾಡುವಿಕೆ: ಸೃಕ್ವದಿನುಗೆ ನೊರೆ 
ದುಷ್ಕವಿಶುಕ್ವರನೇಂ ಮೇದು” ಮೆಲ್ಕನಿಜ್‌ಯದೆ ಕಟುಕಂಠಕ್ವಣಿತ 
ಮವುಮಿತವಿರಿವಕ್ಕೆ ಕ್ವತರೋದಾರಕಾವ್ಯಸಸ್ಕೋತ್ಯರಮೆಂ (6೮5. ೦-೨0) ; 
ಬಲ್ಲಾಳನ ರಾಜ್ಯಬಣಬೆ ಕಂಪಿಲಭೂವಲ್ಲಧನಾಳು ಭುವಿಸಲು ಬಲ್ಲಿದ 
ಬಸವಗಳಾಗಿ ನಜಾದು ತಿಂದು ನಿಲ್ಲದೆ ಮೆಲ್ಕು ಮಾಡುವವು (wane. 
90-೦). ೨. ಕೆಳೆ ದವಡೆ: ಉಟುಕತ್ರಯಮುಮನರೆದೆಚ್ಚುಗೆ ಮೆಲ್ಲ 
ಸಿಲ್ಕುತಿರ್ಪೊಡೆ (ಊಳಕೋಶ. ೯-300) ; ಕರಿಯೆರಲೆಯ ಮೆಲ್ಕಿನುಗುವ 
ನೊರೆಗಳ ಸರಿಯೊ$ (860- ೬-೨೬). ಮೆಲಕು: ಶಿ. ಆತನ ಮೆಲಕಿಗೆ 
ಹೊಡೆಯಲು ದೈತ್ಯನ ಕಣ್ಣುಗುಡ್ಡೆಗಳು ಹೊರಬಿದ್ದು ಆತನು ಮರಣ 
ಹೊಂದಿದನು (ಕಾಮ್ಶಕ- 002). ಮೆಲುಕು: ೨, ಹುಲಿ ಹುಲ್ಲೆಯ 
ಕೋಡಿನಲ್ಲಿ ಸತ್ತು ಗಜ ಅಜದ ಮೆ[ಕಾ೫. ಮಿ]ಲುಕಿನಲ್ಲಿ ಸಿಕ್ಕಿ 


ಗರ್ಜಿಪ ತರಕ್ಷುಗಳೊಪ್ಪುಗುಮಾ 
ಮಜ್‌ಗೊಣಸುಗಳಿ , . . ಅರೆ 


(ತುಣುಗಾ, 


8-02) ; ಅವನು . , . ಫಐನ ಮೆಲುಕಿನ ಮೇಲೆ "ಜೋ 
ಪ್ರಹಾರ ಮಾಡಿದನು (ಗಂಗಾ. ೪), 
ಮೆಲಕು ಹಾಕು... ಮೆಲುಕುಹಾಕು ಎ. = ಮೆಲುಕಾಡಿಸು ೧; 


ಮೆಲಕುಹಾಕುತ್ತಿರುವ ಗೃಹಧೇನುಗಳ ಸ್‌ ಕೂಡ ಆಲಸ್ಯ 
ಉಂಟಾಗಿತ್ತು ೨೦6); ಆಡು: ದನ ಕುರಿಗಳ ಹಾಗೆ ಟೊಳ್ಳು 
ಕೊಂಬಿನ ಸೀಳುಗೊರಸಿನ ಮೆಲುಕುಹಾಕುವ ದನದ ಬಳಗಕ್ಕೆ (ಯೋವಿಡೆ) 
ಸೇರಿದ ಸಸ್ತನಿ (ಕಂಿಕೋ- 1, ೭೨೭). ೨. ಎ ಮೆಲುಕಾಡಿಸು ೨: ತನ್ನ 
ಎಳೇಮನಸ್ಸಿನ ಸ್ಲಿನಲ್ಲಿ ಇವೇ ವಿಚಾರಗಳನ್ನು ಮೆಲುಕುಹಾಕುತ್ತಿ ದ್ದಾನೆ 
(ಕಾಂಗರೂ. ೩೪) ; ನೆನ್ನೆಗಳನ್ನು ಮೆಲುಕುಹಾಕುವ ಈ ಚಾಳಿ 
(#ang. ೨೬೪)- [ದೇ ತಮಿ. ಮೆಲ್ಕು = ಮೃದುವಾಗು ; 
ಕೋತ. ಮೆಕ್‌; ಕುಣ, ಮ್ರೇಡ] 


[Cs 


ಬೊಂಬೆಯ 


ಮೆಲ್ಮುರಾಡದ ಸೆಳೆಮಂಚಕ್ಕೆ ನಂಬಿಸುತೆನ್ನೆ ನೀನೊಯ್ದು ಬಿಂಬಾಧರದ 


ಮೆಲ್ಕೊತ್ತು 


ಸವಿಯ ಶೋಟ್‌ ನಜ? ರಸದಂಬುಲಗುಟುಕಿತ್ತು ಕೂಡೊ (ಕಂಸನ. ೯-೦೮೪) - 
[ಮೆಲ್ಮ್‌ - ಕುರಾಡ ?] 

ಮೆಲ್ಕೊತ್ತು (ಕ್ರಿ). ೧.:  ಮೆಲುಕಾಂಡಿಸು ೧: ಸೃಕ್ವಂಗಳಿಂ ಸೂಸೆ 

ಮೆಲ್ಮೊತ್ತುತುಂ ನಿಂದುದು ವನಮಹಿಷೀವೃಂದಂ (ಕಣವೂ. 


೬-0೫೬); ಮೆಲ್ಕೊತ್ತುತುಂ ಸಲಿ ವಿಭ್ರಾಜಿಸುತಿರ್ಪದಾ ವಿಷಯದೊಳ್‌ 


ಫೇನಪ್ರಸರಂ 


ಧೇನುವ್ರಜಂ (ಕುಸುಶಾ,. ೨-90); ಮೆಲ್ಕೊತ್ತುತಿರ್ಪ್‌ ಜವಹುರದ. 
ಜಕ್ಕಂದೊಟಲಿಯಂ ಗೆಲೆವರ್ಪ ಕಾಟಕ್ಕೋಣದಳಗದಿಂದೆಯುಂ . 

ಪನಾಂತರಂ ಪುನೋಹರಮಾದುದು (ಊನುಕ್ಕ: 4-೫೪)- ೨. (ಆಲಂ) 
ಹಿಂದಿನದನ್ನು ನೆನಪು ಮಾಡಿಕೊಳ್ಳು: ಉರ್ವಿ ಗೌರವಿಪವೋಲ್‌ 


ಮೆಲ್ಯೊತ್ತುಷರ್‌ ಬ್ಬಿಗರ್‌ (1088. ೦೯-೦೨). [ಮೆಲ್ಕೂ 4 ಒತ್ತ) | 10 
ಮೆಲ್ಸರ್ಯ (ನಾ). ಮೃದುವಾದ ಕೈ ; : ಕೋಮಲ ಹಸ್ತ: 
ಮೆಲ್ಫಯ್ಸಳಿನ್‌ ವಿಡಿಯ ಈ ದಿವೃಧನುವನ್‌ (ಕಕ್ಕತ್ಕಾ- save): 
(ಮೆಲ್‌ 4 ಕಯ್ಯ (ಇ ಕೆಯ್ಯ್‌)] 
ಮೆಲ್ಗುಟುಕು. ಮೆಲ್ಲುಡುಕು (ನಾ). ಸಣ್ಣ ಗುಟುಕು, - ತುತ್ತು ; 
ಮತ್ತಾಣೇಶ್ವರಿ 'ಪ್ರೇಮದಿಂದೆನಗಾಗಳ್‌ ತಿಳಿದಿಲ್ಲ ಮೆಲಿ ಸ್ಸಿಟುಕನೀಯುತ್ತಿರ್ದ 
ತುದಿಂತಿದು (ಕುಸುಮಾ- ೪-೨0). ಮೆಲ್ಗುಡುಕು : ಬಿಸಿಲಟಕ್ತಿ ಕರಂ ಬಲಲ್ಹು 


ುಲ್ಬುಡುಕುಗೊಳಲ್ಕವೊಬ್ಬದಿರೆ (ಊೀರಾನ- ೬-೪6): [ಮೆಲ್‌ 4 ಕುಟುಕ್ಕು) 


ಮೆಲ್ಲುಡುಕು ' ಮೆಲ್ಗುಟುಕು ` ನೋ. 

ಮೆಲ್ಲೆಸಲಖ್‌ (ನಾ). ನಯವಾದ ಕೆಸರು: ಕಾಷ್ಮಸಂತತಿ ಮೃಣಾಳೆಂ 
ಚಂದನಂ ' ಮೆಲ್ಲೆ ಸಳ್‌ ಸಪಸಂದುವಿಗೆಗಿಚ್ಚು ಮೆಲ್ಲೆರ್ದೆಯ ಸೂಡು | 16 
(ಸೂಕ್ತಿಸು- 0೩-೩೫). [ಮೆಲ್‌ 2. ಕೆಸಜು್‌] 

ಮೆಲ್ಜಡ (ನಾ): ಮೃದುವಾದ ಪಾರ್ಶ್ವ, - ಪಕ್ಕ : ಮೈ ಪುಳಕಿಸಿ ಸೋಂಕಿ 


ನುಣ್ಣೊಡೆಯ ಮೆಲ್ಬ ಡಮಂ ಬಿಡೆ ತಳ್ತು ಮಧ್ಯೆಮಂ (8ನಂಪು: ಓ-೩೬)- 
(ಮಲ್ಕ್‌ 4 ಡಡ (೬ ತ್ಯ] 

ಮೆಲ್ಲನಿ, ಮೆಲುದನಿ (ಸಾ). ೧. ತಗ್ಗು ಧ್ವನಿ; ಮೆಲ್ಲ? ನ ಸ್ವರ: 

ಬಂದೂರುಧಾರಿದಳಕ್ಕಿ ಇವನೇ 

2 ಮೆಲ್ಲನಿಯಿಂದ ಹೇಳಿದನು (ದೋಧರು: ೬). 

ರಿಬ್ಬರೂ ಮೆಲುದನಿಯಲ್ಲಿ ಮಾತನ್ನಾಡುತ್ತಿದ್ದೆರು 


(ಹೂ). ೨. ಇಂಪಾದ ಧ್ವನಿ: ಮೆಲುದ| 


ಜಾರಿವದ ತುಂಬಿಯ 


ನಿ|50 


ಮೈದಡವಿ ಹುಡಿಯನು 
3 


ಅಡಿಗಡಿಗೆ 
ದಿದನು (£08. ೪-6-33). ಮೆಲುದಳ ; 
ಕರತಳವ ರೂಢಿಯಲಿ 


pS 


ಪನನು 
3 

— ಅಲುಗಾಟ:  ಪೊಂಗಡಲ 
ಚಳಚಳಿಸುತ್ತ 


ಜೋಡಿಗಳ ಮೆಲುದಳದದೊಪ್ಪಿರೆ ನೋಡು 


ಸ್ವಃ (ನರರ. 


[ಮೆಲ್‌ ತಳಿ (ತೆ 


1-೦೩-5೦). 
ಮೆಲ್ಜೆರಳ್ಕೆ (ನಾ). ನಿಧಾನವಾದ ಚಲನೆ, 
ಠೆಗ್ಗ ಬಿಣ್ಣೆನ ಮುಲ್ಪೆರಳ್ಕೆ ೨ ಗಾಂಭೀರ್ಯದಿಂದ 

(ಮುಂತ್ರಕ- ೮-೦೭) [ಮೆಲ್‌ 4- ತೆರಳ] 
ಮೆಲ್ಲಗೆ. ಮೆಲುನಗೆ (ನಾ). ಮೃದುವಾದ ನಗೆ: ಮಂದಹಾಸ: 

ನಗೆಗಣ್ಣ ಳೊ[ಳಗೆ ಮೆಲ್ನಗೆ]ಸೊಗಯಿಸೆ (ಸರಾಯಿ. 5-39); ತನುಭವನೆಲ್ಲಿದಂ 

೬೬. ಮೆಲ್ಲಗೆಯಿಂಪಿನ ಸೊಬಗನೆಭಿದಂ (ಉಃಕೀ. 04-009); ಅವಳು 

ಮೆಲ್ಲಗೆ ನಗುತ್ತ ಪುನಮಚ್ಚರಿಸಿದಳು. (ಶೇಮಂತ. 5%)- ಮೆಲುನಗೆ ; ತಾ 

ವೀಳೆಯ್ಯವನೆನುತನೆ ಡೆ ಯಲತಿರಥರ ಕೌರವರ ರಾಯ 


ಜಜಕಿದನು 


೭೩೮೯ 


ಮೆಲ್ಲು 
(ಕುಪ್ಶಾರ್ರೋ. ೬-೩) ; ಸಿನಿಯೊಡನೆ ಸಿರಿರಾಯನುತ್ನವದಿ ನಿಂತಿಹನು 


ಕಡುಸವಿಯ ಮೆಲುನಗೆಯೊಳು (ನುರರೇ: 95-00). [ಮೆಲ್ಮ್‌ 4 ನಗೆ] 
ಮೆಲ್ಲಡೆ, ಮೆಲುನಡೆ (ನಾ). ನಿಧಾನವಾದ ನಡಗೆ ; ಮಂದಗಮನ : 
ಮೆಲ್ಲನೆ ನಡೆವಂಚೆಯಂ ಜಡಿವ ಮೆಲ್ನಡೆಯಿಂದೆ , . - ಒಪ್ಪುವಳೊಪ್ಪದಿ 
ನಿಚ್ಚೆಗಾರ್ತಿ (ಕ೭ಕಾ. 030); ಅಳಿಕುಂತಳದ ಮೆಲ್ನಡೆಯ ಶಬರಿ ಹಳುವ 
ದೊಳ್ತನ್ನ ಕಾಂತನ ಬಳಿಯೆ ಬರಲು (ಕೈಮಿಕಾ. ೨೮-೪೪), ಮೆಲುನಡೆ : 
ದಟ್ಟಡಿ ಬಳುಕುನಡೆ ಮೆಲುನಡೆ [೫8ಾಂ. ಮೆಲ್ಲಿಡೆ] (ತೊರಂಾ. 0-5-೬೬). 
[ಮೆಲ್ಮ್‌ 4. ನಡೆ] 
ಮೆಲ್ಲವಿರು (ನಾ). ಮೃದುವಾದ ಕೂದಲು: ತೋರಕುಚದ ತೋರದುಟಿ 
ತೋರದುಜುಬಿನ ತೋರಿದ ಮೆಲ್ಲವಿರುಗಳ , .. , ಚಿಶ್ರಿನಿನಾರಿಯರೆಸೆ 
ದರರ್ತಿಯಲಿ (ಕಂತು. ೨೦-6೦). [ಮೆಲ್‌ 4. ನವಿರ್ಯು (ಇ ನವಿಂ?)] 
ಮೆಲ್ಲುಡಿ. ಮೆಲುನುಡಿ (ನಾ). ೧. ಇಂಪಾದ ಮಾತು ; ಸವಿನುಡಿ ; 
ನೋಟದೊಳೆಬ್ಯಜಂಬಡೆದು ಮೆಲ್ನುಡಿಯೊಳ್‌ ಒಗೆವೊಕ್ಕು. (ಕರಣ. 
೩-6೨); ದೂದವಿಯರ ಲಲ್ಲೆ ವೆರಸಿದ ಮೆಲ್ನುಡಿಯೆ ಕರ್ಣಪೂರಮಾಗೆಯುಂ. 
(ಮು ಕ, 8-03): ಕೇಳಿದನದರ ಮೆಲ್ಲುಡಿಯನು ಪರಿಸವ ತಾಳಿದನನಿಸುದ್ದ 
(ನೋಕತು ೦೮-೬೮: ಗದಂಸನೆ ಮೆಲ್ಲುಡಿಗಳಿಂದಲೇ ಅವನನ್ನು ಮಾತನಾಡಿಸಿ 
(ಮಖ. ಇ): ಮೆಲುನುಡಿ ; ೧. ಮೆಲುನುಡಿಗಳಿನಿದಂ 
(ಐಸು. 93-38); ಮೆಲುನುಡಿಗೆ ಗಿಣಿ ಹೊದ್ಬಿದವು . . . ಕಮಲಾನನೆಯರ . 
ಕೆಳದಿಯರ (ಕುಠ್ಮಾಳ, 6-00)- 2. ಕೆಳಸ್ತರದಲ್ಲಿ ಹೇಳಿದ ಮಾತು ; 
ಲಲಿತೆಯು : ಮೆಲುನುಡಿಯಲ್ಲಿ ಎಂದೆ ಈ ಶಬ್ದಗಳು ಶೇಖರನಿಗೆ ಕೇಳಿಸಲೇ 
ಇಲ್ಲ (ಶಂಕೇ: ೦೪). [ಮೆಲ್ಮ್‌ .| ನುಡ್ಮಿ) 
ಮೆಲ್ಲುಡಿಗ (ನಾ): ಸವಿಯಾದ ಮಾತುಗಳನ್ನಾಡುವವನು ;: 
ಮೃದೆಭಾಷಿ: ಮೆಲ್ಲುಡಿಗರ್‌ 
ಮೆಲ್ಲುಡಿ 4. ಗೃ] 


ನೆನೆವನು 


ಅಜ್‌ವರ್‌ ಆರ್ಪರ್‌ (ಕಕಕಂ- ೧೪೪-೧). 


85 |ಮೆಲ್ನುಡಿಗೇಳ್‌ (ಕ್ರಿ). ಸವಿಯಾದ ಮಾತುಗಳನ್ನು ಕೇಳು ; ಕಿವಿಗಳಾತನೆ 


ಮೆಲ್ಲುಡಿಗೇಳ್ದು ಕೇಳೆ ಮೆಯ್ದೆಗೆಪುವು ಕೀಚಕಥ್ವನಿಯೆ ಗೆತ್ತು ವಿಪಂಚಿಯ 
ನುಣ್ಣರಕ್ಕೆ (ವರ್ಧಪು. ೫-೩೩) [ಮೆಲ್ನುಡಿ .,. ಕೇಳ್‌] 

ಮೆಲ್ನುಡಿಗೊಡು (ಕ್ರಿ). ಇಂಪಾದ ಮಾತುಗಳನ್ನಾಡು : ಕುಮಾರಕಂ 

, ಎಜಗಲೊಡನೆ.. . . ಮೆಲ್ನುಡಿಗೊಟ್ಟಳ್ಳುದವಾಂತಳಾ ಜನನಿ 
(mate. ಐ೪೨೭೩) - [ಮೆಲ್ನುಡಿ 4. 'ಕೊಡು] 

ಮೆಲ್ಲೆಣ (ನಾ): ಮೃದುವಾದ ಕೊಬ್ಬು : ತಣೆದನ್ನಂ ರುಧಿರಾಂಬುವಂ 
ಪದೆಪಿನಿಂದೀಂಟುತ್ತಮಲ್ಲೊ! ಕೃ ಮೆಲ್ಲೆಣನಂ ಗಬ್ಬನೆ ನುಂಗಿ (ಕುಸುಮಾ, 
00-೯೭), [ಮೆಲ್ಮ್‌ ನೆಣ] 

ಮೆಲ್ಲೊರೆ (ನಾ). ಮೃದುವಾದ ನೊರೆ, -- ಬುರುಗು: ಘಾತದಿಂದಂ 
ಕದಡಾಗಿ ಮೆಲ್ಮಿಅೌವ ಮೆಲ್ನೊರೆಯಿಂ ನೊರೆಯೇಲ್‌ (ಊಕಾನ. ೩-6೪), 

[ಮೆಲ್‌ ೨. ನೊರೈ] 
ಮೆಲ್ಪಾಡು ' ಮೆಲ್ವಾಡು ` ನೆ 
ಮೆಲ್ಪು. ಮೆಲುಪು, ಮೆಲುವು, ಮೆಲುಹು (ನಾ). ೧: ಕೋಮಲತೆ: 


ಮೃದುತ್ವ : ಪೊಸತಲರ್ದ ಕೆಂದಾವರೆಯ ಕೆಂಪುಮಂ ಮೆಲ್ಲು [ಕಾಣಂ- 
ಬೆಳ್ಬು] ಮವಿಟ್ಕುಳಿಗೊಂಡು ..,  ಕೆಂಕಮಾದಂತಾದುವು (ಶಂಶರಾ, 
೨೨೩೯ 2): ನಗೆಗಣ್ಗಳೊ[ಳಗೆ ಮೆಲ್ಲಗೆ] ಸೊಗಯಿಸೆ ಕರಚರಣತಳದ 


ಮೆಲ್ವೆಸಿಯೆ (ಗಾಡು: ೨. ಇಂಪು ; ಮಾಧುರ್ಯ : 
ನುಡಿ ಬಳೆಲ್ಕೊಪ್ಪುತಿರೆ ಮೆಲ್ಪಿನ ಗುಣಂಗಳಿಂ (೧4ರ- ೧-೦೦೪); ಹರಭಕ್ತಿ 
ಹಸರವಿಡಿದಿರದೆ ಹರಿದಾಡಿ ಮೆಲ್ಪೊರೆದ ನುಡಿವದಿರಿನಿಂ ಕೈಮುಗಿವುತಂ 


a). 


(ನಂತ. ೫-೬) ುಲ್ಬುಗುಂದು' ಪರಾ. ೩. ಮೃದುವಾದ 
ಸ್ನಭಾವ : ಯಶಮಂ ಮೆಲ್ಲಿಂ ನುಡಿಯ ಬಲೈಯಂ ೬ ೬ ಥೈರ್ಯಮುಂ 


ಮೆಲ್ಬುಗುಂದು 


ಎಂದಿವು ಮೊದಲಾಗೊಡೆಯವಾತನೊಳ್‌ ನೆಲಸಿರ್ದ ಗುಣಂಗಳ ನೆನೆನೆನೆದು 
(ರಶ್ನಾರಾ,೩೦-£); ಮೆಲ್ಬಿಂಗೆ ಮೆಚ್ಚಿತ್ತು ತನ್ನ ಸಮಸ್ತಂ ಪರಿವಾರಂ 
(94: 0-೬ )- ೪. ನಿಧಾನವಾದ ಚಲನೆ ; ಮಂದಗತಿ ; ತೆರೆಗಳ್ಳೆ 
ಲ್ಲಿಂದೆ ನೀರ್ವಿಜ್ಞಣಿಗೆಯ ತೆದಿಂ. ಬೀಸೆ (ಉರು. ೦೪. ಮೆಲುಪು: 
೧. ಮೆಲುಪು ಬಲುಪಿನ ಶಕುತಿಗಳುಡುಗಲಿ (6೬೧. ೦೦೪-೯). ೨. ಗಾನ, | $ 
ಮೆಲುಪಿನ ಕೊರಲು ಕುಗ್ಗಲು, ಹೊಳಲು ಕೊಡುವುದು ಮನದೊಳು 
(ಇಂಗೀತ. ೬8-9): ೫, ಸಾವಕಾಶ ; ನಿಧಾನ: ಶಿಕ್ಷಿತಮಪ್ಪ ವಾಜಿಯ] 
ಬೆಂಗೆವಾಯ್ದೊಡ್ಗಂ ಮುನ್ನಂ ಮೆಲುಪಿ [ಜಾಕಾಂ- ಮೆಲ್ಲಿ]ನೊೋ್‌ ಸ್ವಭಾವ 
ಮನಃರಯ್ವೆಂ (ಕನಸ: ೫4-೨3). ಮೆಲುವು: ೨. ನೀನು ಅದನ್ನು 
ಎಷ್ಟು ಮೆಲುವಾಗಿ... ಎಷ್ಟು ಮೋಹಕವಾಗಿ ನುಡಿಸುತ್ತಿದ್ದ (ಹೊಸ] 
ಮೆಲುಹು : ೧. ಎನಗೆ ಬಲವುಂ ನೀನೆ ಎನಗೆ ಮೆಲುಹುಂ ನೀನೆ 
(ಶಿತ್ಕರ- ೦೦-೨೩); ಮೆಲುಹು ಮರೆಸಿದ ಬಿರುಸು ಮೆಲುಹಾಗಿ ತೋರುವುದು 
(ಹುಕೋರ- ೩5). [ವೆಲ್‌ --ಪ್ಪು] 
ಮೆಲ್ಬುಗುಂದು (ಕ್ರಿ). ಇಂಪನ್ನು ಕಳೆದುಕೊಳ್ಳು : ಪುಗಲೆನ್ನದೆಜಲಳ 
ಪುಗಿಮೆಂದು ಮೆಲ್ಬುಗುಂದದ 'ದನಯಿಂ ತಳಿರ್ತಸುಗೆಯೊಳ್‌ ನೆಲಸಿರ್ದ 
ಪಿಕಾಳಿ ಮೆಲ್ಲನೊಳ್ಳುದು (ಕುಶರಾ- ೦೪-೦೨). 
[ಮೆಲ್ಬು ಕಂದು, ] 
ಮೆಲ್ಬುಗೆಡು (ಕ್ರಿ): ಮೃದುತ್ವವನ್ನು ಕಳೆದುಕೊಳ್ಳು; ಒರಟಾಗು : 
ಮೆಲ್ಬುಗೆಟ್ಟು ಬಲಿದಿರೆ ಮೆಯ* , . , ಸತ್ತಪುದಾ ಮಜಿ (೨ಕ್ಕಶಾ- ೬-೪೦). 
[ಮೆಲ್ಬು ಎ. ಕೆಡ್ಕು) 
ಮೆಲ್ಬುಗೊಳ" (ಕ್ರಿ). ಮಾರ್ದವವನ್ನು ಪಡೆ ; ಇನಿದಾಗು : ಗುಜ್ಜು 
ಗೊಂಡುದು ನಡೆ ಮೆಲ್ಬುಗೊಂಡುದು ಸರೂ (ಜಗವ ೨-೯3). 
[ಮೆಲ್ಬು 4 ಕೊಳ್ಳ] 
ಮೆಲ್ಬುದೋಜು (ಕ್ರಿ). ಮಾರ್ದವದಿಂಧ ಕೂಡಿರು ; ಹಿತವಾಗಿರು : 
ನೆವದಿಂ:- ಸೋಂಕುವ ಮೆಲ್ಬುದೋಟುವ ಭವಚ್ಚಾತುರ್ಯದಿಂದೆನ್ನೊಳಾ 
ನವಲಜ್ಜಾನತಿ ಪಿಂಗೆ ಪಿಂಗಿದುದು ಕನ್ಯಾಭಾವವು (ಗೂ. 93-000). 
[ ಮೆಲ್ಫು 4 ತೋಜು] 
ಮೆಲ್ಬುವೆರು " ಮೆಲ್ಬುವೆಜು ' ನೋ. 
ಮೆಲ್ಬುವೆಳು, ಮೆಲ್ಬುವೆರು (ಕ್ರಿ). ಕರ್ಕಶತೆಯನ್ನು ಹೊಂದದಿರು; 
ಮೃದುವಾಗು; ಸಕ್ಕದುಗಳ ಪದಂ ಪವಣಾಗಿರೆ ಮೆಲ್ಬುವೆತ್ತು 
ದಾಂಗುಡಿವಿಡುವಂತೆ. ನೀಳ್ಡು ನಿಲೆ ಪೇಬ್ವುದು ನೀತಿನಿರಂತರ್ರ್ರಮಂ 
(೪೨೫: ೦-೦೪೪). ಮೆಲ್ಬುವೆರು : ಸಂಸ್ಕೃತಪದಗಳು ಹವಣಾಗಿರಬೇಕು. 
ಮೆಲ್ಬುವೆತ್ತಿರಬೇಕು. (15. ೬0). [ ಮೆಲ್ಬು 2. ಪಜ್ಮು ] 
ಮೆಲ್ಪೊಗೆ (ಕ್ರಿ). ಇ ಮೆಲ್ಬುದೋಜು ; ಕಡೆಗಣ್ಣಳೊಳ್‌ ಪೊಳೆವ 
ಬೆಳ್ಳು ಶಿಖಾಗ್ರ ದೊಳೊಂದಿದೊಳ್ಳು ಮೆಲ್ಪೊಗೆದಿರೆ ಕೇಗುವಿಂಚರದ ನುಣ್ಣು 
ಮನಂಗೊಳೆ ಚೆಲ್ಚನಾಳ್ಳುದೀ - ವಿಚಿತ್ರಶಿಖಂಡಮಂಡಲಂ (ಉಾವ್ಶಾನ, 
೬೦೪) - [ಮೆಲ್ಬು 4. ಒಗ್ಗೆ] 
ಮೆಲ್ಬೊದೆ (ನಾ). ಮೃದುವಾದ ಹೊದಿಕೆ ; ಮುಳಿಸಿಂ ಪೋರ್ದಾನೆ 
ಮೆಯ್ಯಾತನಾ ತೊವಲಂ ಮೆಲ್ಲೊದೆ ಮಾಡಿ (ಕಲ್ಮಿಳಾ- ೦೩೮) 
[ ಮೆಲ್‌ 4 ಪೊದೆ] 
ಮೆಲ್ಮಲರ್‌ (ನಾ). ಮೃದುವಾದ ಹೂವು ; ಕೋಮಲ ಪುಷ್ಪ : 
ಮಗಮಗಿಪ ಪರಿಮಳಂ ಪುದಿದ ಮೆಲ್ಮಲರಂತೆ . . . ಸೌಂದರಮಹೀಪಾಲ 
ನೆಳವರೆಯದಲಿ ಕಂಗೊಳಿಸಿವನು. Wa i) [ಮೆಲ್‌ ಮಲರ್‌, ] 
ಶಮಾ (ಫಾ); ನವಿರಾದ ಮುಸುಕು.-ಅವಕುಂಠನ : ಕೆಳದಿಯರ್‌ 
ಸುತ್ತ ಬರುತಿರೆ... . ಆನೆ ಕುದುರೆಗಳ ಮೇಲೆ ಮೆಲ್ಮುಸುಕಿನಿಂ ಕೆಲಕೆಲಬರು. 
ಬಳಿಕೈದಲ್‌ (ಕೆಂಥ್ರ- ೪೭-೩೪). ಮೆಲ್‌ ಮುಸಕ್ಕು (ಆ ಮುಸುಂಕ್ಳು) ] 


10 


೩3, 


40 


44 


೭೩೯೦ 


ಮೆಲ್ಲನೆ 


ಮೆಲ್ಮೊಗ್ಗೆ (ನಾ). ಮೃದುವಾದ ಮೊಗ್ಗು ; ಕೆಂದಾವರೆಯ ಮಿಸುಪ 
ಮೆಲ್ಮೊಗ್ಗೆಯಂ ಮಾಣದೆಂದುಂ ನಿನಗೀವೆಂ fees: ೩೦6). 
[ ಮೆಲ್ಕ್‌_ಮೊಗ್ಗೆ ] 
ಮೆಲ್ಲ (ಅ). ೧- ಮೆಲ್ಲನೆ ; ನಿಧಾನವಾಗಿ : ಧನ್ಯಳಾದೆನು ನಾನು 
ಪೋಪೆ ಮಲ್ಲ (ಸರೆ: 2: 900, ೨. ಮ್ಲ ದುವಾಗಿ; ನಮ್ರವಾಗಿ : 
ದೊರೆಯ ಕಂಡನು. ನಾಚಿಕೊಂಡನು . ಇರದೆ ನಡೆದನು, ಮೆಲ್ಲ 
ನುಡಿದನು (ಕುತ್ರ. '0೭-3),..[ದೇ,॥ ತಮಿ. ತುಳು, ತೆಲು. ಮೆಲ್ಲ 
ಮಲ. ಮಲ್ಲೇ, ಕೊಡ. ಮೆಲ್ಲೆ; ತೊದ, ಮೆಲೈ] 
ಮೆಲ್ಲಗೆ (ಅ). ೧. ನಿಧಾನವಾಗಿ ; ಸಾವಕಾಶವಾಗಿ : ಲಘುವ್ರಜಂಗಳಿಡೆ 
ಯೊಳ್‌ ನಿಂದಕಮಂ ಕೂಡಿ ಮೆಲ್ಲಗೆ ಮತ್ತೊಂದನೆ ಕೂಡು 
(ಕರೊ: ೬-೨೫೬): ೨. ಮೃದುವಾಗಿ; ನಯವಾಗಿ : ಬಗೆದರ್ಥ 
ಮನಣಃಪದೆ ಮೆಲ್ಲಗೆ ತಿರ್ದುವ ಬಗೆಯನದಜಿ ನೆವದಿಂ ಪೆಜತಂ ನಿಗದಿಸು 
ವುದು ಪರ್ಯಾಯೋಕ್ತಗತಾಳಂಕಾರಂ (4೭ರ. ೩-೦೬೦); ನೀಂ ಬಾ ಪೋಪ 
ಮೆಂದಂಗೆ ಮೆಲ್ಲಗೆ ತತ್ಕನ್ಯಕೆ ನಾಣ್ಣಿ ಬೇಡುವೊಡೆ ನೀವೆಮ್ಮ ಯ್ಮೆನಂ 
ಬೇಡಿರೇ ಎಂಬುದುಂ (ಶಂಕರಾ. ೦-೭೦). ೩. ನೇರವಾಗಿ ; ಸರಿಯಾಗಿ 
(2): ಒಂದೆ ಕೆಲ್ಲಂಬಿನಿಂ ಮೆಲ್ಲಗೆ ಪಾರ್ದಾರ್ದೆಚ್ಚಂ (ತುಕಾ, 03-06). 
ಮೆಲ್ಲಮೆಲ್ಲಗೆ (ದ್ವಿರುಕ್ತಿ) : ಹೀಗೆ ಮೆಲ್ಲಮೆಲ್ಲಗೆ ಹೆಜ್ಮೆಯಿಟ್ಟರೆ 
ಊರನ್ನು ಸೇರುವುದು ಎಂದಿಗೆ ? (ಮರ್ಕಮ, ೦೮೨): 


[ಮೆಲ 4 ಆಗ ] 
ಮೆಲ್ಲಡಿ (ನಾ). ಮೃದುವಾದ ಪಾದ ; ಕೋಮಲವಾದ ಅಡಿ; 
ತಡಕುಂ ಖಟ್ಟೆಯುಮೊತ್ತೆ ಮೆಲ್ಲಡಿಗಳೆಂ (80ಕಣ: ೩-೮); ದೆಸೆದೆಸೆಗೆ 
ಪರಿವರ್ಭಕನ ಮೆಲ್ಲಡಿಗಳೊಡನೆ ದಿಟ್ಟಿಗಳ್‌ ಪರಿಯೆ (ಕುಣತ. 4-00%); 


ತಳಿರಡಿಯೆ ಮೆಲ್ಲಡಿಯ್ಯ ತಾವರೆಗಳಡಿಯ 'ಥಳಥಳಿಪ ಚೆನ್ನಡಿಗಳಸಿಯಡಿಯ. 
ಲಲಿತಾಂಗಿಯರ್‌ . . , ತಳರ್ದರ (30%. ೩೬-೪0); ತಾವರೆಯಂತಿರೆ. 
ಕೆಂಪನಾಂತು ಕಂಗೊಳಿಸುವ ನಿನ್ನೆ ಮೆಲ್ಲಡಿಯನೊತ್ತುವೆನು (ಕಾಕುಂತ- 
೪-೬). , [ಮೆಲ್‌ 4 ಅಡ] 
ಮೆಲ್ಲಡಿಯ (ನಾ). ಮೃದುವಾದ ಪಾದವುಳ್ಳವನು : ಕಂಡಲೆಯಂ, 
ಮೆಲ್ಲಡಿಯಂ, ಕುಜುಗೆಯ್ಯಂ (ಶಾಷಾರೂ. ೧೩೦ ಉದಾ). '(ಮೆಲ್ಲಡ +- 
ಮೆಲ್ಲಡಿಯಿಡು (ಕ್ರಿ). ಮೃದುವಾದ ಪಾದಗಳನ್ನಿಡು; ಕೋಮಲ 
ವಾದ ಹೆಜ್ಜೆಗಳನ್ನಿರಿಸು ತೊಡರ ರುಣರಸಣರವದ ಮೆಲ್ಲಡಿ 
ಯಿಡುವ ಗಮನದ ಭರದಿ ಕೆಜುಬೆಮರಿಡರತ ಬಂದಳು (444: ೬-೬೪) ; 
ಲಲಿತಚವಲಬೊಂಬಾಳವನೇಜಾ್‌ ಮೆಲ್ಬಡಿಯಿಟ್ಟ ವಿವರವನೇನ ಬಣ್ಣಿಪೆನು 
(sass. 9೨-33). [ಮೆಲ್ಲಡಿ + ಇಡು] 
ಮೆಲ್ಲನೆ (ಅ). ೧. ನಿಧಾನವಾಗಿ ; ಸಾವಕಾಶವಾಗಿ ; ಮಂದಗತಿಯಲ್ಲಿ ; 
“ಮೆಲ್ಲನೆನೆ ಮಾಂದ್ಯ. ನಾಮಂ” (೪೧೪: ೨೬೮); ಮೊರೆವಂ 
ಕುಳಂಗಳುಂ ಮೆಲ್ಲನೆಸೆವ ಮಳೆಯಾನಿಳನುಂ ಮುಳಿಸಂ ಕಬಲ್ಪಿ ಕಳೆದುವು 
* ಕಾಮಿಗಳಾ (ಕರಣ: ೨-೩೦) ; ತನಗಂ ಮೆಲ್ಲನೆ ಮ್ನ ತ್ಮು ಸುರೆ 
ಅರವಿಂದಸಖ ಹೊದ್ದಿದನು ಮೆಲ್ಲನೆ ಪಶ್ಚಿ ್ಲಿಮಾಂಬುಧಿಯ 
(ಕುನ್ಶಾರ್ರೋ- ೦೪-೩೬). ೨. ನಯವಾಗಿ : ನಂಬಿಸಿ ಮೆಲ್ಲನೆ ಬೆಸಗೊಳ್ಳುದುಂ 
(ರರ್ಕಾನ್ಮು- ೨-೦೦೬) ; ಮೆಲ್ಲನೆ ನೋಯದಂತೆ ಗಿಳಿಗುನ್ನತ 
ಮಾದುಪಚಾರದೇಟಕ ಯಂ ನಿಲ್ಲದೆ ಮಾಡುತುಂ (ಉರ್ಮಿ. ೯-03) 
ಮೆಮೆ. ಮೆಲ್ಲನೆಮೆಲ್ಲನೆ (ದ್ವಿರುಕ್ತಿ) : ವಿಧುಮುಖಿ ಮೆಲ್ಲಮೆಲ್ಲನೆ 
ಮಧುದ್ರವಮಂ ಸಂದೀಂಟುವಲ್ಲಿ (nan. ₹೬೩4 ಕೂರ್ರಕ) ; ಮೆಲ್ಲ 
ಮೆಲ್ಲನೆ ಕೆಲಕ್ಕೆ ವಂದು (ಕಶಕ: ೪-೯ ನ); ಮೆಲ್ಲಮೆಲ್ಲನೆ ಬಂದನೆ 
ಗೋಪ್ಯಮ್ಮ -ಕೇಳೆ (ಕ್ಕಕಂರ. ಊಂ ಕಂ) ; ನೆನೆದು ಚೇತರಿಸಿ ಮೆಲ್ಲನೆ 
ಮೆಲ್ಲನೆಚ್ಚತ್ತು (ಬಸರ- ೩-034)- [ಮೆಲ್ಮ್‌ 4 ಅನೆ] 


(tn. ೭-೩) ; 


ಮೆಲ್ಲರಳೆವಾಸು 


ಮೆಲ್ಲರಳೆವಾಸು (ನಾ). ಮೃದುವಾದ ಅರಳಿಯ ಹಾಸುಗೆ: ಒಜಗುವಳತ್ತೆ 
ಮೈಲ್ಲರಳೆವಾಸಿನೊಳ್‌ (646. 0೦-೦೪).[ಮೆಲ್ಮ್‌ ಅರಳೆ - ಪಾಸ್ಕು] 

ಮೆಲ್ಲಾಯ " ಮೇಲಾಯ್ಕು ' ನೋ. 

ಮೆಲ್ಲಿತು, ಮೆಲ್ಲಿತ್ತು. ಮೆಲ್ಲಿದು (ನಾ): ೧. ಮೃದುವಾದುದು ; 
ಕೋಮಲವಾದುದು : “ಮೆಳ್ಲಿತೆನಲು ಮೃದುವಾದುದುಂ” (ಕಣ. 
೨೮); ಮೆಲ್ಲಿತಾಸನಕೆ ಸೂಚನೆದೋಲ ಕುಳಿತನು (6ರತ-೩೬-0೦) ; 
ಪೂಗುಡಿ ಮೂಡಿ ತೋಟದಿರ್ವೆಳಲತೆ ಮೆಲ್ಲಿತಲ್ಲದೆಲರಿಲ್ಲಿನೆ ತದ್ವನಮೇಂ 
ಮನೋಜ್ಞಮೋ (೧೫: 3-೩5). ೨. ಮೃದುತ್ವ ; ಕೋಮಲತೆ: 
ಸಲ್ಲದು ಸಲ್ಲದಂಬಿದನಿಸಲ್ಲಡ ಮೆಲ್ಲಿತರಿಂದೆ ಕೂಡಿದೀ ಪುಲ್ಲೆಯ ಮೆಯ್ಕೊಳ್‌ 


(ಉತ: ೫-00). ಮೆಲ್ಲಿತ್ತು ; ೧. ಕಲ್ಲೆನ್ನಳ್‌ ಮುಳ್ಳಿನ್ನಳ್‌ 
ಮೆಲ್ಲಿತ್ತಿದು, ಬೆಚ್ಚಿತೆನ್ನಳತಿಭಕ್ರಿಯೊಳಂ (೧06- ೩-000) ; ಒಳ್ಳಿತ್ತು, 
ಒಳ್ಳೆತು ; ಮೆಲ್ಲಿತ್ತು, ಮೆಲ್ಲಿತು (ಕಜ್ಮಾತು. ೫೯ ಪ್ರಯೋ), ಮೆಲ್ಲಿದು : 


೧. ತೆಳಿರ್ಗಳಪೋಲ್‌ ಮೆಲ್ಲಿದುವೀ' ತಳಂಗಳ್‌ (1೧. ೩-00) : ಮೆಲಿದು 


ಪಪ್ಪ ವಾರಿಕಣಜಾಲದೆ ದರೌಕ್ತಿಕಜಾಲಮಪ್ಪವೊಲ್‌ (ಕಾರೂಉ- ase): 
ಮೆಲ್ಲಿದ ಎ ಮೃದುಸ್ವಭಾವದ ವ್ಯಕ್ತಿ: ಮೆಲ್ಲಿದೆರಂತೆ ಬಂದು 


ಕರೆಯಲ್‌ ಖಳರುಣ್ಟೊಡೆ ಪೋಪೊಡೆ (£ನುರ. 0೪-೬೦) : ಬಲ್ಲಿದರ ಮುಂದೆ 
ತನ್ನನೆ ನೆನೆದುಕೊಳ್ಳುವುದು ತನಗಿಂತ ಮೆಳ್ಚಿದರೆ ಮೇಲೆ ತಾನೇರಿ ಹೋಗು 
ವಂದು (689. 006-380). ಮೆಲ್ಲಿದಳ್‌ - ವಿನಯದಿಂದ ಕೂಡಿ 
ವವಳು ; ಅಗ್ನಿಭೂತಿರಿಸಿಯರ್‌ ತಿಳಿಯೆ ಧರ್ಮಮಂ ಪೇಲಕ್ಜೊಡೆರ್ದೆ 
ಯೊಳ್‌ ಮೆಲ್ಲಿದಳಾಗಿ ತನ್ನ ರಂಗಳಂ ಧರ್ಮಮುಮಂ ಕೇಳ್ದಅುದು 
(ನಂ್ಡಾರಾ- ೦೦-೨6). [| ಇ. ಮೆಲ್ಫ್‌./ತಮಿ. ಮೆಲ್ಲಿತು. ಮೆಲ್ಲಿಚು ; ಮಲ, 
ಮಲಿಚ್ಚಲ್‌ ಇ. ಕೃಶವುದ ] 
ಮೆಲ್ಲಿತ್ತು " ಮೆಲ್ಲಿತು ' ನೋ. 
ಮೆಲ್ಲಿದ ' ಮೆಲ್ಲಿತು' ಪರಾ-. 
ಮೆಲ್ಲಿದಳ್‌ ' ಮೆಲ್ಲಿತು ' ಪರಾ. 
ಮೆಲ್ಲಿದು " ಮೆಲ್ಲಿತು' ನೋ. 
ಮೆಲ್ಲಿಸು "ಮೆಲಿಸು' ನೋ: 
ಮೆಲ್ಲು " ಮೆಲ್ಕ್‌” ನೋ. 
ಮೆಲ್ಸುಲಿ, (ಕ್ರಿ). ಇಂಪಾಗಿ ಹೇಳು; ಮಧುರವಾಗಿ ನುಡಿ : ಚಕ್ರವಾಕ 
ಗಳಂತೆ ಕೂಡಿ ಮೆಲ್ಲುಲಿದೆವೇ (ಟೀ: ೬೪). [ಮೆಲ್ಮ್‌ 4 ಉಲ್ಲಿ] 
ಇಂಪಾದ ದನಿ: ಎಸೆವ 
ಮೆಲ್ಲುಲಿ ಕಿನ್ನರಗೇಯದೊಳ್‌ ಪೊದಲಸ್ತಿಸೆಯೆ 
(6೨೪.೨-೪೦): ಪುಡುದ ಗೇಯ ಇಂದು ಮೇಲಿ ಕಿವಿಯಂ ಪಳುಚಲೆಯೆ 
(ರರಾತ್ಯ- ೩-೦೬೪): ಮೆಲ್ಲುಲಿ ನುಣ್ಗೊರಲೊಳುಣ್ಮಲಿಂಚರಂಗೆಯ್ವು 
ವಳಗದಿಂ .. . . ಅ ಕೊಳೆಂಗಳ್‌' ಮೆಣಿದುವು (ಕರ್ಮಾ: 
[ಮೆಲ್ಕಾ 4 ಉಲ್ಲಿ] 
ಮೆಲ್ಲುಲಿಪು (ನಾ). = ಮೆಲ್ಲುಲ್ಲಿ : ಪುಲ್ಲೆವಿಂಡು ಬೆಚ್ಚುವ ಬಳೆಗೆಯ್ಮ 
ಮೆಲ್ಲುಲಿಪೊ ಪೇಳಿನಲ್‌ (4936. ಟಬ). [ಮೆಲ್‌ + ಉಲಿಪು] 
ಮೆಲ್ಲೆದೆ " ಮೆಲ್ಲೆರ್ದೆ' ನೋ. 
ಮೆಲ್ಲಿರ್ದೆ, ಮೆಲ್ಲಿದೆ (ನಾ). ೧. ಕೋಮಲವಾದ ವಕ್ಷಸ್ಮಳೆ. - ಎದೆ: 
ಪಡಪಡವಾಯ್ವ ಮೆಲ್ಲೆರ್ದೆಗಳಂ ಕರಯುಗ್ಮದಿನೊತ್ತಿ (92ಫ" ೬-0೨೦) 
೨. ಕೋಮಲವಾದ ಹೃದಯ ; ಮೃದುವಾದ ಮನಸ್ಸು : 
ನಲ್ಲರ ಮೆಲ್ಲೆರ್ದೆಗಳಿ ಬಸಂತದೊಳ್‌ ಬಿರಿದುವು (ತಂತರಾ- 3-೩೩) 
ಮೆಲ್ಲೆರ್ದೆಯೊಲ್‌' ನಾಣ್ಮೊಳಿತುದು. (ಯಕ: ೩-3೫). ಮೆಲ್ಲೆದೆ ; 
೧ಿ. ಎಲ್ಲೂ ಕಲೆಗಳನೊಳಕೊಂಡು ರಾಜಿಪೆ ಮೆಲ್ಲೆದೆಗುಜುಹೆಲ್ಲಿ ತೋಜು 
(ನೋತ 6-0ಖ) ನ ಸುಳಿನಾಭಿಯೊಳು ಪುಟ್ಟಿ ಮೆಲ್ಲೆದೆಯೊಳು ಬೆಳೆದೊಳ: 


೭೩೯೧ 


20 


ಮೆಲ್ವಾತು 


ಗೊರಳೊಳು ಪ್ರಾಯವಡೆದು (ಕರಕ. 00-08). ಪಿ. . ಮೆಲ್ಲೆದೆತಣ್ಣೋ, 

ಕೊಡುಗೈಯ ಬಿಣ್ಟೋ ! (ಹೊಂಗಳು- ೧೬-೦೦)- [ಮೆಲ್ಕ್‌ 4 ಎರ್ದೆ] 

ಮೆಲ್ಲೆರ್ದೆಗ (ನಾ). ಕೋಮಲ ಹೃದಯವುಳ್ಳವನು : ನೀಂ ಜಣ 

ಮೆಲ್ಲೆರ್ದೆಗನಂ ಒಲಿದ ತರಳೆಯೊಳಿಂತು ಮುನಿವರೇ (ಕೆಂಪು. ೧೦-೬೦): 
[ಮೆಲ್ಲೆರ್ದೆ -- -- ಗೃ] 

ಮೆಲ್ಲೆಲರ್‌, ಮೆಲ್ಲೆಲರು . (ನಾ). ನಿಧಾನವಾಗಿ ಚಲಿಸುವ ಗಾಳಿ; 


ಮಂದಮಾರುತ': ವಾರವಿಲಸಿನಿಯರ್ಮೊಲ್ಲೆಲರ ಪೀಲಿಬಿಜ್ಜಣಿಗೆಯ 
ಸೊಯ್ಯನೆ ಬೀಸುತ್ತಿರೆ (ಕಾರಣ, ೪33) ; ತನ್ನ ಮನದನ್ನರಪ್ಪ ಬಸಂತ 
ಮೆಲ್ಲೆಲರ್ಗಳೆಂಬ ಕೆಳೆಯರೊಡನೆ ಪೇಟ್‌ (ಕಲ್ಮಳಾ. ೦). 


ಮೆಲ್ಲೆಲರು ; ` ಮೆಲ್ಲೆಲರೊಳು ಸರಸೀರುಹದಂದೆದಿ ಧ್ಯಾನದಿ ಚಲಿಸುವ 
ಚರಣಕೆ ನಾಂ ಶರಣೆನುವೆಂ (ಗೋಕುಂ. 3೨-3) ; ಕನ್ನಡ ನಾಡ ನಂದನದ 
ಮೆಲ್ಲೆಲರೊಂದು ತಣ್ಣನಲೆದಂಡುತ್ತಿದೆ (ನಾಡೋಃ. ೨೨೬)- 
[ಮೆಲ್‌ 4- ಎಲರ್‌] 

ಮೆಲ್ಲೆಲರು "ಮೆಲ್ಲೆಲರ್‌' ನೋ- 

ಮೆಲ್ಲೆಲುಬು (ನಾ). ಮೃದುವಾದ ಮೂಳೆ ; ಮೃದ್ಧ ಷ್ಟಿ : ಮೆಲ್ಲೆಲುಬಿ 
ನಲ್ಲಿ (ಕಾರ್ಟಿಲೇಜ್‌) ಆಧುರವಸ್ತ್ತು ಧಾರಾಳವಾಗಿದೆ (ಕವಿಕೋ. 1, na). 

[ ಮೆಲ್‌ 4 ಎಲುಬು (ಆ ಎಲ್ವು) ] 

ಮೆಲ್ಲೆಸಟು್‌ (ನಾ). ಮೃದುವಾದ ದಳ : ಪಿಡಿದಲರ್ವಿಲ್ಲುಂ ಮೆಲ್ಲೆಸಟುಡೆ 
ದೊವಲುಂ ಮಿಸುಪ ನನೆಯ ಮೊನೆಯಂಬುಂ ನೇರ್ಪಡೆ ಮೇಲೆ ಮೇಲೆ 
ನಡೆದುದು ಗಡಣದೆ ಮಲ್‌ದುಂಬಿಯೆಂಬ ಬಿಲ್ಲಣಿಬೀರರ್‌ (ಕಮ್ಮ ೨೦೩)- 

[ ಮೆಲ್‌ ೬ ಎಸಲು" ] 

ಮೆಲ್ಲೊಡಲ್‌ (ನಾ). ಮೃದುವಾದ ದೇಹ; ಕೋಮಲಶರೀರ:; 
ಬಿಸಖಂಡಂಗಳಿಂ ಪರಿಮಳಿಪ ನಿನ್ನ ಮೆಲ್ಲೊಡಲಿರದೇಳುತ್ತೆಂತಿದೆನ್ನನಿಂದು 
ಪಚರಿಕುಂ (ಕಾಕುಂತ- ೩೯-೬೯)- [ ಮೆಲ್ಕ್‌ + ಒಡಲ್‌ ] 

ಮೆಲ್ವಚನ (ನಾ). ಇಂಪಾದ ನುಡಿ...- ಮಾತು: ಪ್ರಿಯಚಿತ್ತದಿಂ ನಿನ್ನ 
ಮೆಲ್ವ ಚನಂಗಳಂ ನೆಜಿಕಿ' ಕೇಳು ಮುಯ್ಯನೆ ಮಾಡುವೆಂ (ರರ್ಮಾಮ್ಮ, 
೩-೨೨೦). [ ಮೆಲ್ಮಾ 4 ವಚನ] 

ಮೆಲ್ವಾಡು, ಮೆಲ್ಪಾಡು (ನಾ). ೧. ಇಂಪಾದ ಹಾಡು : ಪ್ರಾತಃಕಾಲದ 
ಪದ-- ಮೆಲ್ವಾಡುಗಳನ್ನು ಮೇಳದೊಡನೆ ಹಾಡುತ್ತಿದ್ದ ಪಾಠಕರ ಸಂಗೀತ 
ಘೋಷದಿಂದಲೇ ಎಚ್ಚೆತ್ತ ಮುಖಮಜ್ಜನಾದಿಗಳನ್ನು 
ತೀರಿಸಿದನು (06600- 02) - ವಿ. [ಕಾವ್ಮಮಾ] ಒಂದು ಪದ್ಯಜಾತಿಯ: 
ಹೆಸರು; ಸಂದಿಸಿರೆ ಕಂದಮುಂ ಪೆಅತೊಂದಲಕೆಯ ವೃತ್ತಜಾತಿಯುಂ 
ಪದಮವು ತಳ್ತೊಂದಿರೆ ಪನ್ನೆರಡುವರಂ ಸಂದುದು ಮೆಲಸ್ವಡೆನಿಕ್ಕುವುದು 
ಕನ್ನಡದೊಳ್‌ (ಕಶ್ಶ್ಮಾನ «3)- ಮೆಲ್ಬಾಡು : ೧. ಭಾವದೆಸಕಂ 
ಮೆಲ್ಹಾಡಿನೊಳ್ಬಂತೆ ಕೂಡಿದ ನಾನಾರಸಸಾರದಾನಮೆಸೆದತ್ತು (ಸೂಕ್ತಿ ಸ್ಮ 
4-000). [ ಮೆಲ್ಮ್‌ | ಪಾಡ್ಕು ] 

ಮೆಲ್ವಾತು, ಮೆಲುಮಾತು, ಮೆಲುವಾತು (ನಂ). ೧. - ಮೆಲ್ವಚನ : 
ಸಾತಿಶಯಾರ್ಥವಬುಮಂ ಮೆಲ್ವಾತುಮನೊಸೆದಿತ್ತರೊಲಿದು ತವಗಿಲ್ಲದುವಂ 
(ಶಮರ- ೬೩ ಶ್ರಜೋ) ; ಮೆಲ್ವಾತಿನೊಳೆಕ್ಕಲೌಂ ನೆಗಳ್ವ ಬಿನ್ನಪಕುದ್ಯುತ 
ನಾದಂ (ಣಸ್ಮರಂ. 0-೨). ಮೆಲುಮಾತು ೭, ೧.. ನಗುನಗುತ್ತ ಮೆಲು 
ಮಾತಿನ, ಕುಲುಕುಲುನಗುವಿನ ಹೊನಲನ್ನು ಹರಿಸುತ್ತಿದ್ದಾನಲ್ಲ (ಕೂತಗಂ- 
೪೬). ೨: ಇತರರಿಗೆ ಕೇಳಿಸದಂತೆ ಮೆಲ್ಲನೆ ಆಡುವ ಮಾತು : ಅವರ 
ಬಾಯಿಯ ಗೊಣಗು, ಇಲ್ಲವೆ ಮೆಲುಮಾತುಗಳು ಒಂದು ರೀತಿಯಿಂದ ಅವರ 
ಆತ್ಮಗತೆಗಳು (ಶೂಕಕ್ಕ- ೨೦೪). ಮೆಲುವಾತು : ೨. ಆಯುರ್ವೇದವನ್ನು 
ಕಲಿತು . . - ವೈದ್ಯರಾಜನೆನಿಸಿಕೊಳ್ಳಬೇಕೆಂದಿರುವೆನು ಎಂದು ಮೆಲುವಾತಿ 
ನಿಂದ ನುಡಿದೆನು (ಮತಸ- ೩). [ ಮೆಲ್ಮ್‌ ಮಾತು, ] 


ಬಂಕೆಯನು 


ಮೆಲ್ವಾಸು, ಮೆಲುವಾಸು ನಾ). ಮೆತ್ತನೆಯ ಹಾಸುಗೆ ; ಮೃದು 
ತಲ್ಪ: ಹಂಸೆಯ ತುಳಿಯ ಮೆಲ್ವಾಸಿನಲಿ ಪವಡಿಸುವೀಕೆಗಿಂದೀಗ . . . 
ಕಲುನೆಲದೊಳೊಣಗಿದಳು. (ಕುಠ್ಮಾ ೯-೬); ರಾರುಜಿಸಿದನವಂ 
ಮೆಲ್ವಾಸಿನೊಳ್ಳಿಆವ ಮಣಿಮಂಚದಾಸನದೊಳು (4ಬ. 00-೨೪). 
ಮೆಲುವಾಸು : ಸ್ವಯಂಪ್ರಭೆಯೊಳು ಕೂಡಿ ಮೆಲುವಾಸಿನೊಳೊಲಗಿದನು. 
(ses: 6-0). ಮೆಲ್ಮ್‌ 4. ಪಾಸ್ಕು] 
ಮೆಲ್ವಿನ್ನಣಿ (ನಾ). ವಿನಯಶೀಲನಾದ ಕಲಾನಿಪುಣ ; ಬಹುವ್ರೀಹಿಗೆ 
* * » ಚೆಲವಾದಿ; ಮೆಲ್ವಿನ್ನಣಿ (ಕನುರ- ೧೬೩ ಶ್ರ ಯೋ)- 
[ ಮೆಲ್ಮ್‌ + ಬಿನ್ನಣಿ ( ೬ ಬಿನ್ನಾಣ) ] 
ಮೆಲ್ವಿಲ್‌ (ನಾ). ಮೃದುವಾದ ಬಿಲ್ಲು: ಬೆನ್ನರ್ಬಿನ ಮೆಲ್ವಿಲ್ಲೇವು 
ದೊಗೆದ ಕಾಮನ ಬಿಲ್ಲುಳ್ಳೊಡೆನುತ್ತೆ ಕಂತು ಮುಯ್ಯಾಂತಿರ್ಪಂ (ಕಂಲ್ರಫ್ಯ. 
೪-೪೩). [ ಮೆಲ್‌ 4 ಬಿಲ್‌] 
ಮೆಲ್ಜೆಣ್ಣು (ನಾ). ಕೋಮಲೆ; ಸುಕುಮಾರಿ: ನೆಲೆಮೊಲೆ ನುಣ್ಣಲ್ಲ 
ಮೆಟಯೆ ಮೆಟ್‌ವ ಮೆಲ್ವೆಣ್ಣು ಮೇಲಿಕ್ಕೆ ಮೆಯ್‌ ಮಟಕಿದನೆ ಮದನಾಸ್ತ್ರ 
[ಮೆಲ್‌ 4 ಪೆಣ್ಣು ( ಇ ಪೆಣ್‌) ] 
ಮೆಲ್ಲರ (ನಾ). ಮೃದುವಾದ ಸ್ವರ: ಇಂಪಾದ ಧ್ವನಿ: ಪಾಡ 
ಸೆಂಚರಣದಿನುಣ್ಮೆ ನೂಪುರದ ಮೆಲ್ಲರಂ (ತಂದ್ರಫು- ೩-೩೩) ; ಎನ್ನನೆ 
ಕೂರ್ತು ಮೆಲ್ಸರದೆ ಪಾಡುತೆ ಪಟ್ಟಿರೆ (64ರ: ೦-೪೯) [ಮೆಲ್‌ 4 ಸರ್ಯ) 
ಮೆಲ್ಲರಿ (ನಾ). ಸಣ್ಣದಾಗಿ ಬೀಳುವ ಮಳೆ : ಪೆಮ್ಮಲಕ ಮೆಲ್ಲರಿ 
ತುಂತುಅ್‌. . - ನಟ್ಟ ಬಡಪಮೆನಲ್ಲುರಿದುವು (೬. 9-೩3) ; ಕಾಲ್ಲಿ 
ಮುನಿಸೆ ಪೊಸಬಂಡಿನ ಮೆಲ್ಲರಿಯಂ ಸುರಿಯುತಿರ್ಪ'ಸಂಪಗೆವೂಗಳ್‌ ಬಲ್ಲೆ? 
ವಿಡಿವಂತಿರ್ದುವು ಮೆಲ್ಲರದಿಂ ಪಾಡುತಿರ್ಪ ಪೆಣ್ಣುಂಜಿಗಳಂ (೪2ಕಾ. ೬೦); 
ಮಲ್ಲರ : ಸೂಳ್ಸರಿ  ಮುಗಿಲೊಳ್ಳಲ್ಲರಿ ತೆಳ್ಳರಿ ... ಸುರಿದು 
ಕಣಕಿದುವಿರುಳುಂ ೫ಗಲಂ೦ (ಊ೩ಕೇ, ೪-003). [ಮೆಲ್ಮ್‌ + ಸರ್ಮಿ] 
ಮೆಲ್ಲುಯ್‌ (ನಾ). ನಿಧಾನವಾದ ಉಸಿರು: ಮೆಲ್ಲುಯ್ಬುತ್ತಿ 
ನಿಂದೊಂದಿದ ಹೃಡಯಮಷಸ್ನ ೨ಗಪದ್ಮಂಬೊಲುನ್ಮೀಳಿಸೆ (ಉರಂಕಾ. ೬೪೭). 
( ಮೆಲ್ಮ್‌ 4 ಸುರ್ಯ] 
ಮೆಲ್ಲೋಂಕು (ನಾ)- ಕೋಮಲವಾದ ಸ್ಪರ್ಶ ; ಮೃದುಸ್ಪರ್ಶ ; 
ಆ ಗುಳಿಯ-ಮೆಲ್ಲೋಂಕಿಂದಾಗಳೆ ಬೆಮರೊಡನೆ ಬಳಿದ ಸೇದೆಯದೆತ್ತ೨ 
ಪೋಗೆ (ಕವಗ: ೯೪). ಲ್‌ 4 ಸೋಂಕ್ಕು] 
ಮೆಷಿನ್ನು 'ಮಿಷನ್ನು' ನೋ. 
ಮೆಸ್ತರ (ನಾ).ಒಬ್ಬನ ಹೆಸರಿನ ಹಿಂದೆ ಗೌರವಸೂಚಕವಾಗಿ ಸೇರಿಸು; 
ಪದ : ಮೆಸ್ತರ ಶೇಂಡಿಫೋರು 
[+ %. ister ] 
ಮೆಹನತು "ಮೆಹನತ್ತು' ನೋ. 
ಮೆಹನತ್ತು, ಮೆಹನತು- ಮೇನತ್ತು, ಮೇಹನತ್‌, ಮೇಹನತ್ತು: (ನಾ). 
೧. ಪರಿಶ್ರಮ ; ಪ್ರಯತ್ನ : ಈ ಮೆಹನತ್ತು ಮಾಡಿ ಬದು 
ದಿವಸಗಳಲ್ಲಿ ಆ ಕೋಟಿಯನ್ನು ತೆಗೆದುಕೊಂಡರು (ರಾತೇಂದ್ರ- ೨೭) ; 
ದೊರೆಗಳವರು ಹೈದರಲ್ಲೀಖಾನನು ಮಾಡಿದ ಮೆಹನತ್ತು ಎಲ್ಲವನ್ನೂ 
ಚಿತ್ತಕ್ಕೆ ತಂದು (ಮುಹಾವಂ- 1, ೦02), ೨. ಮೆಚ್ಚುಗೆ ; ಶಹಭಾಸ್‌ಗಿರಿ : 
ನಿಮ್ಮನ್ನು ನಾಯಿಗಳಂತೆ ಗುಂಡಿಕ್ಕಿ 'ಕೊಲ್ಲಿಸುತ್ತೇನೆ. - ಅದರಿಂದ ನನಗೂ 
ೋೀಲಿಂದ ಮೆಹನತ್ತು ದೊರಕುತ್ತದೆ (ತರು: ೪6೩). ಮೆಹನತು : 
೧. ಯೆಳನಡಿವಿನ ಗ್ರುಮುದ ಕೋಟೆ ಕೊತ್ತಲ ಹೊಸ್ತಾಗಿ 'ಹಾಕಿಸಿ ಬಹಳ 
ಮೆಹನತು ಮಾಡಿ ಏಕನಿಷ್ಠೆಯಲ್ಲಿ ನಡಕೊಂಬದರಿಂದಲ್ಲು (ಎ4. 3೪೫, 
ತಕ್ಕವ ೪೪-೦ ; 2745)- ಮೇನತ್ತು : ೧. ಪತ್ತಲನ್ನೆ ಲಕ್ಷಣವಾಗಿ 
ಸುತ್ತಿ, . , ಮೇನತ್ತಿನೀದ ಆಲಂಕರಿಸಿಕೊಂಡಳು ಗಿರಿಜ (ರೇವಶೊ. ೯೩). 


ದಿಂದ (ಕುರಾ99- ೩4-೪). 15 


[ಮೆ 


ಸಾಹೇಬರನ್ನು (ಕೇಂದ್ರ: ೩೬). 


ಉಂ 


೭೩೯೨ 


ಮೆಳಸಿಗೆ 
ಮೇಹನತ್‌ : ೧. ವರುಷುರು ತಿಂಗಳು ಬಹಳ ಮೇಹನತ್‌ ಮಾಡಿ, 
ಒಮ್ಮೆ ಪರೀಕ್ಷೆಯ ಕ: ಗೆದ್ದೆವು (ತತ: 11» ೦೫೦). 


ಮೇಹನತ್ತು : ೧. ಖೆ್ಬುರಿಎಳ್ಮೆ ಡಬ್ಬಿಯೊಳಗಿಂದ ಬೇಡಿದ್ದಾದರೆ 
ಬಹಳೆ ಮೇಹನತ್ತು ಮತ್ತು ವೇಳೆ ಮುರಿಯುತ್ತದೆ (ಮಾಂದಿನ್ಸಾ: ೦೯೫): 
[-ಅರೆ. ಮೇಹನತ”. ಮಿಹನತ್‌ : ಹಿಂ, ಮರಾ. ಮೇಹನತ್‌] 


ಮೆಹರಬಾನಗಿ * ಮೆಹರ್ಬಾನಗಿ ` ನೋ. 
ಮೆಹರೆ (ನಾ). ಒಂದು ಸ್ಮಳದ ಹೆಸರು(?): ಅನ್ನೆ ಬನ್ನು 
ಮೈಹರೆಯ ಕೊಳ ಅನ್ನೆ ಕೊಬ್ಬಿಲೆಪಳ್ಳದ ಆಲಕಿಜುಕೆಯ ಕರ್ಗೃಲ್ಪ 


ಒಳ್ಳೆಯೆ (ಮ್ಮೀಂ- 0೯೦೯, 02-೬೧: 00). [? ) 

ಮೆಹರ್ಬಾನ್‌, (ನಾ). ದಯಾಳು; ಉಪಕಾರಿ : ಮೆಹರ್ಬಾನರೆ ದಾನಿಶ್‌ 
ಮಂದಖಾನರು ಜ್ಞಾನಿಗಳ ಶಿರೋಮಣಿಗಳು (866: 1೪); ಮೆಹರ್ಬಾನ್‌ 
ಮದ್ರಸ್‌ ಗವರ್ನರ್‌ ಸಾಹೇಬರವರು (ಶಂಕಿನೆ: ೯0): [*-ಅರ. ಪಾರ. 
ಹಿಂ. ಮೆಹರ್ಬಾನ್‌; ಮರಾ. ಮೆಹರ್ಜುನ್‌, ಮೆಹರ್ವಾನ್‌] 

ಮೆಹರ್ಬಾನ್ಕ್‌, ಮೇರುಮಾನಿ (ನಾ). ಅನುಗ್ರಹ; ಕೃಪೆ: ಉಪಕಾರ : 
ನಿನಗೆ ಮೆಹರ್ಬಾನಾಗಿ ಪಡಿಗೇನಹಳ್ಳಿ , , . ಉಂಬಳಿಯಾಗಿ ಕೊಟ್ಟು 
ಯಿಧೇವೆ (ಎಕ. 1%, ಶೇಷನ: ೩೪-೪; ಸು, 2700). ಮೇರುಮಾನಿ ; ಕುಶೀ 
ಪಂತಂಗೆ. . - ದವಲತ್ತು ಕೊಟ್ಟು ಬಹಳ ಮೇರುಮಾನಿಯಂ ಮಾಡಿ 
(45. 6-4೪), [*-ಆರ. ಪಾರ, ಹಿಂ. ಮೆಹರ್ಬಾ: 
ಮೆಹರ್ಬಾನೀ, ಮೆಹರ್ವಾನೀ] 

ಮೆಹರ್ಬಾನಗಿ, ಮೆಹರಬಾನಗಿ. ಮೆಹೆರಬಾನಗಿ, ಮೇಹರ್ಬಾನಗಿ 
(ನಾ)- ಅನುಗ್ರಹ; ದಯೆ : ನಿನ್ನ ಮೇಲೆ ಕೊಡಗಿನ ರಾಜರ ಬಹಳ 
ಮೆಹರ್ಬಾನಗಿ ಇದೆ (ಉತತ್ರ. 90): ತಮ್ಮ ಮೆಹರ್ಬಾನಗಿ ಇದ್ದರೆ ತಿರುಗಿ 
ಈ ಸ್ಥಲಕ್ಕೆ ತಾವು ಬರಬಾರದು (ಮಂ. ೩-೬೭). ಮೆಹರಬಾನಗಿ ; 
ಇನಶಾಅಲ್ಲಾಹು ಕಾಲದ ಮೆಹರಬಾನಗಿಯಿಂದ ಸ್ವಲ್ಪ ದಿವ್ಸದಲೇ. . , 
ಎಂದು ತಿಳಿಯುತ್ತೇನೆ (ತುರು, ೯-4). ಮೆಹೆರಬಾನಗಿ ; ಇನಾಮು 
ತಮಗೆ ಅಯೋಗ್ಯವಾಗಿ ಕಂಡಲ್ಲಿ, ಮೆಹೆರಬಾನಗಿಯೆಂದುದರೂ 
ಲಕ್ಷ್ಮಪು ಈ ಕಾರ್ಯದನ್ಲಿರಲಿ (ಉಣ - ೩): ಮೇಹರ್ಬಾನಗಿ : 
ದಾದಲ್ಯಾನ ಸಲುವಾಗಿಯಾದರೂ ಅಡ್ಡಿಯಿಲ್ಲ. ಮೇಹರ್ಬಾನಗೀ ಮಾಡಿ 
ಅವನ ಸಚ್ಛಿವ್ಯಳನ್ನು . ಮ್ಯಾಟ್ರಿಕ್‌ಕ್ಲಾಸಿಗೆ. ಢಕಲಾಯಿಸುವ ಬಗ್ಗೆ 
ಪಚನ ತೆಗೆದುಕೊಂಡೆವು (ರಕತ: 11, 0)- 

[.-ಅರ. ಪಾರ. ; ಹಿಂ. ಮೆಹೆರ್ಬಾನ್‌ಗಿ ; ಮರಾ. 

ಮೆಹರ್ಬಾನಗೀ, ಮೆಹರ್ವಾನಗೀ] 

ಮೆಹೆತರಿ. ಮೆಹೆತ್ರಿ, (ನಾ). ೧. ರಭಾಡಮುಲಿ : ತೋಟಿ: ಇದನ್ನು 
ಒಬ್ಬ ಮೆಹೆತರಿಯು (ಹಲಾಲಯೋರನು) ಕಟ್ಟಿಸಿದನೆಂದು ಹೇಳುತ್ತಾರೆ 
(ಉಂ. ಲಂ). ಮೆಹೆತ್ರಿ; ವಿ. ಒಬ್ಬನ ಹೆಸರಿನ ಮುಂದೆ 
ಸೇರುವ , ನಾಯಕ ಎಂಬ ಅರ್ಥದ' ಪದ ; ಜನ್ಮ ಕೊಮಾರಪೈಕರ 
ಜನ್ಮ ಭಾಷೆ ಕೊಂಕಣೀ ಮಿಶ್ರ ಕನ್ನಡ. ಇವರು. ತಮ್ಮ ಹೆಸರಿನ ಮುಂದೆ 
ನಾಯಕ, ಇಲ್ಲವೆ ಮೆಹಿತ್ರಿ ಎ ಉಪಪದವನ್ನು ಧರಿಸುವರು (ಕಥಾಗೆ. 
೦೬೮). [*-ಅರೆ. ಪಾರ.ಮಿಹತರ್‌ ; ಹಿಂ. ಮೆಹತರ; ಮರಾ. ಮೆಹತರ, 
ಮೆಹಾತರ್‌] 

ಮೆಹೆತ್ರಿ ` ಮೆಹೆತರಿ "ನೋ. 

ಮೆಹೆರಬಾನಗಿ * ಮೆಹರ್ಬಾನಗಿ ' ನೋ. 


; ಮರಾ, 


ತಮ್ಮ 


ಮೆಹೆಬಾಃ 


ಮೆಳ್‌ ' ಮೆಟ್‌ ನೋ. 
ಮೆಳಸಿಗೆ, ಮೆಣಸಿಕೆ, ಮೆಣಸಿಗೆ (ನಾ)- ೧. ಒಂದು ಬಗೆಯ ಸಸ್ಯ ಮತ್ತು 


ಅದರ ಕಾಯಿ : ಕರಮೆಸೆವ ಮಾಂಮಿಡಿಗಳಂ ಬೆಳಲ ಕಿಜುಗಾಯನಿರದೆಸೆವ. 
ಮೆಳಸಿಗೆಯ ತೋಳ್ಸ್ಗಡಣಗಳನೆಯ್ದೆ ಭರದಿಂದೆ ತಿಣಣಿದುಕೋಡು 


೩ 


ಮೆಳಸು 


(ಅ೫ತ. 8-೬-3೩). ಮೆಣಸಿಕೆ: ೨. ಒಂದು ಬಗೆಯ ಸಸ್ಯ ಮತ್ತು 
ಅದರ ಬೇರು: ಮೆಣಸಿಕೆ ಕೃಷ್ಣನೀಲಿ ಕುಟಜಂ ನೀ(ಗಿ)ಡುಗೊಂಡೆಯೆನಿಪ್ಪಿ 
ವೆಲ್ಲಮಂ ಗುಣನಿಧಿ ಸಾಧಿಸಿಟ್ಟಿಡಿದು (ಇಕುರ- ೧-೦೦೪): ಮೆಣಸಿಗೆ: ೨. 
*“ಮರೀಚಿಕಾ-ನಾಯಿತೊಳಸಿ, ಮೆಣಸಿಗೆ” (೬40: ೦೦೮); ಕ(ಕೊ)ಡಸಗೆ 
ಮೆಣಸಿಗೆ ., . ತೊಟ್ಟೆ (88ರ. ೦೬-೧೦೫). ೩. ಒ೦ದು ಬಗೆಯ ಬತ್ತ : 
ಶ್ರೀಶಾಲಿ. . . ರಾಜಾನ್ನಂ ನಾನಾಶಾಲಿ ಕಲವೆ ಮೆಣಸಿಗೆ ಕೇಸರಿವೆಸರಿಪ್ಪೆಗಬವೆ. 
ಶಾಲಿವಿಶೇಷಂ (ಏ39- ೩೨೩). [5 ಮೆಲಸು] 

ಮೆಳಸು " ಮೆಲಿಸು ' ನೋ. 

ಮೆಳಿ? (ಕ್ರಿ). (?) : ಪುಸಿವಂಗಂ ಕಂಡಲ್ಲಿ ಸಿಡಿವಂಗಂ ಕಳ್ಳೊತ್ತೆಯಿಡು 
ವಂಗಂ ಮೆಳಿದಪ್ಯಂಗಂ. . ಕಿಸುಗುಳ್ಳಿ ನಪ್ಪಂಗಂ ಸೂಳೆಸುಖಂ ಸಲ್ತು 
ದಲ್ಲೆ (ಮರತಿ- 00-೭೭)- [?) 

ಮೆಳ್ಳೆ (ನಾ). ದಟ್ಟವಾಗಿ ಬೆಳೆದ ಗಿಡಗಳ ಗುಂಪು; ಪೊದರು: 
*“ನಿಕುಂಜ;, ಕುಂಜಃ - ಈ ೨ ಬೆಟ್ಟದ ಮೆಳೆಯ ಪೆಸರು" (ತಾತರಾ- ೦೦೩); 
ಪುಲಿಪುಲಿ ಪರಿಪರಿ. , , ತೊಲತೊಲಗೀ ಮೆಳೆಗೆ (೪0೧. ೨-೨೬): ಕೆಲದ 
ಲತೆಯ ಮೆಳೆಯೊಳ್‌ ಬಿಲ್ಲುಮಂಬುಮಂ ಸಾರ್ಚಿ ಕೊಳನಂ ಪೊಕ್ಕು 
(ಶುಕಳಾ - 6-46 5); ಧರಣಿಗೆ ಮೆಳೆ ಪಿಡಿದ ತಳೆಗಳಾದುವು ಮಳೆಯೊಳ್‌ 
(೧06- ೯-3೬); ಎಳೆಯ ಬಾಳೆಯ ಸುಳಿಗೆ ಸೀಗೆಯ ಮೆಳೆಯೊಡನೆ ಸರಸವೆ 
(ಉುತ್ಮಾರ್ರ್ರೋ, ೦೨-3೪). [ದೇ.॥ ತಮಿ. ಮಿಳ್ಳೆ] 

ಮೆಳ್ಳೆ " ಮಾಳ್ಯ ' ನೋ. 

ಮೆಳೆಗುತ್ತಿ (ನಾ): ಪೊದರನ್ನು ಕತ್ತರಿಸಿದಾಗ ಉಳಿಯುವ ಕೂಳೆ: 
ಮೆಳೆಗುತ್ತಿಯ ನೈಷ್ಮುರ್ಯದ ಜೀವನವಿಲ್ಲಿಲ್ಲಿ; ತುಂಬಿದ ಬಾಳ್ವೆಯ ಸಂತಸ 
ಹೊರಹೊಮ್ಮಿದೆ ಇಲ್ಲಿ (8ಶರೈ- 00೦-೦೩)- [ಮೆಳ್ಳೆ + ಕುತ್ತಿ] 

ಮೆಳೆದಾಗುಡಿ (ನಾ). ಒಂದು ಬಗೆಯ ಬಳ್ಳಿ : "'ಪಾತಾಳಗರುಡಿ_ಮೆಳೆ 
ದಾಗುಡಿ'' (೬೩0. ೯೬). [ಮೆಳೆ] 4. ದಾಗುಡಿ) 

ಮೆಳೆವಕ್ಕೆ (ನಾ). ಪೊದರಿನ ಆಶ್ರಯ. --ನೆಲೆ : ಮೆಳೆವಕ್ಕೆಯೊಳ್‌ ಮೃಗ 
ಮನಂದೊಡ್ಡೊಡ್ಡಿಸುತ್ತಾರ್ಪಿನುಗ್ಗ ಡದಿಂ ತೀಡಿದುದೊಂದು ಘೋರಪವನಂ. 
(ರಕಕು. ೫-೬0). [ಮೆಳ್ಳೆ ಪಕ್ಕೆ («ಎ ಪಟ್ಟಿ] 

ಮೆಳೆವಜ (ನಾ). ಪೊದರಿನ ಹಿಂಭಾಗ : ಕುತ್ತುಜು ಮೆಳಿವ(ಣಕಾ. ಮ) 
ಅಕಿಗಳೊಳು ತುತ್ತೂಆುಬಾಗಿ ನಿಂದರು . . . ಕಾಲವರು (ಕುಣಸಾಂ. ೩೯-೮). 

[ಮೆಳ್ಳೆ +. ಮಸ್ಕಿ] 
ಮೆಳ್ಪಡು " ಮೆಬ್ಬಡ್ಕು' ನೋ. 
ಮೆಳ್ಪಡೆ ' ಮೆಬ್ಬಿಡೆ ' ನೋ. 


ಮೆಳ್ಳೆ ' ಮೆಳ್ಳಿ' ನೋ. 
ಮೆಳ್ಳಗಣ್ಣ " ಮೆಳ್ಳಿಗಣ್ಣ "ನೋ. 
ಮೆಳ್ಳಗಣ್ಣು *ಮೆಳ್ಳಿಗಣ್‌ "ನೋ. 


ಮೆಳ್ಳೆಗವಾಸಗುರವ (ನಾ): ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಇನು 
ಜೂರು ಮೆಳ್ಳಗವಾಸಗುರವರ್‌ ಕಬ್ಬಪ್ಪಬೆಟ್ಟಮ್ಮೇ ಸ್ಶಲಂಕೆಯ್ದಾರ* (೪. 
೫8, 34-0; ಸು. 700)- [ಮೆಳ್ಳೆಗವಾಸ್ಯ 4 < ಗುರು] 

ಮೆಳ್ಳಿ (ನಾ). ಮಾಲುಗಣ್ಣಿನವಳು ; ಕೋಸುಗಣ್ಣಿ : ಆ ಹೆಣ್ಣು 
ಹಾಗೆಂದು ಈ ಹೆಣ್ಣು ಹೀಗೆಂದು" ದೂಸಿಸಿ ಮರಳಿದ ನೀನು ಈ ಮೆಳ್ಳಿ 
ಮಳ್ಳಿಯನೊಪ್ಪಿದೆ ಹೇಗೆ (ಕರ್ರಿ. 0%೬-6೨)-[ಮೆಳ್ಳ (ಮೆಳೆ), -ಇ್ಯ) 

ಮೆಳ್ಳಿಸು (ಕ್ರಿ)- ಕಣ್ಣುಗುಡ್ಡೆಯನ್ನು ಹೊರಳಿಸು; ಕಣ್ಣನ್ನು ಸುತ್ತು 
ತಿರುಗಿಸು : ಅಳ್ಳೆಯನೆರಡುಕರದಿ ಬೆಜಟುತ್ತಂ ಮೆಳ್ಳಿಸಿ ನೋಡುತೆ 
'ಪರ್ಬಂ ಕೆತ್ತುತೆ (ಕೃಂಗೀರ- ಹ: ೪೬-೬); ಕಂಗಳು ಮೆಳ್ಳಿಸುತೆ ಪಲ್ಲಿರಿದು 
« 4 ಭೈಂಗಿ ನಗಿಸುತ್ತೇಡಿಸುತ ಶಿವನಿದಿರೊಳಾಡುತ್ತ (ಂತತ್ಯ. ೦೪); 
ನೋಡುತಂ ಕಣ್ಣ ಮೆಳ್ಳಿಸಿ ಕಿವಿಯನಲುಗಿಸುತ . . . ವಾಡುವ 


೭೩೯೩ 


ಮೆಅವಣಿ 


ಭೃಂಗಿಪನ ಕಂಡು ಪರಶಿವಂ ನಸುನಗುತಿರೆ (ಕ್ರಭುಕ್ರ, ೨-೩೧). 
| [ಮಳ್ಳು (- ಮೆಳ್ಳಿ) 4. - ಇಸ್ಕು] 
ಹೆಳ್ಳು "ಮೆಳ್ಳಿ ' ನೋ: - 
ಮೆಳ್ಳುಗಣ್ಣು " ಮೆಳ್ಳೆಗಣ್‌ 'ನೋ: 


ಕ ಮೆಳ್ಳೆ, ಮೆಡ್ಡ, ಮೆಳ್ಳ, ಮೆಳ್ಳು(ನಾ). ೧. ಕಣ್ಣು ಓರೆಯಾಗಿರುವಿಕೆ.- 


೩5 


ಜ್ರ 


ಮಾಲಿರುವಿಕೆ : ಕುರುಡಿಗಿಂತ ಮೆಳ್ಳೆ ವಾಸಿ (ಣರ). (ಗು) ಶಿ 
ಓರೆಯಾದ ; ಸೊಟ್ಟಿಗಿರುವ : * ಮೆಳ್ಳೆಗಣ್‌ ` ಪರಾ. ಮೆಡ್ಡ ; 
೩. ಮಾಲುಗಣ್ಣಿರುವವನು ; ಕೋಸುಗಣ್ಣಿನವನು : ಹೆಡ್ಡನ ನೆರೆ 
ಹೀನ ಮೆಡ್ಡನ ಗುರಿ ಹೀನ (ಣರ ಇಟ). ಮೆಳ್ಳ: ೨. 
* ಮೆಳ್ಳ ಗಣ್ಣು ' ಪರಾ. ೩. ಪ್ರಸಂಗಾವಧಾನವುಳ್ಳ ಬಾವಷಹನು 
ಮೆಳ್ಳನಂತೆ: ಕಣ್ಣು ಸೊಟ್ಟ ಮಾಡಿಕೊಂಡು ನಿಂತನು (6ಕ್ಕರ. 0೬೨) ; 
ಕುರುಡರೊಳಗೆ ಮೆಳ್ಳನೇ ಶ್ರೇಷ್ಠ (ಣರ): ಮೆಳ್ಳು: ೧. ಎಡದ 
ಕಣ್ಣು ಮೆಳ್ಳುಗಲೂ ಪುರುಷನಂ ಧಿಕ್ಕರಿಸುವಳು (ಉಾಕೀತು-೦೯೬-೬)- 
[ದೇ.॥ ತೆಲು, ಮೆಲ್ಲ] 

ಮೆಳ್ಳೆಗಣ್‌, ಮೆಡ್ಡಗಣ್ಣು, ಮೆಳ್ಳಗಣ್ಣು. ಮೆಳ್ಳುಗಣ್ಣು, ಮೆಳ್ಳೆಗಣ್ಣು 
(ನಾ)- ಓರೆಯಾಗಿರುವ ಕಣ್ಣು; ಮಾಲುಗಣ್ಣು; ಕೋಸುಗಣ್ಣು 
ತಜಟದಲೆಗಳ ಮೆಳ್ಳಗಂಗಳ ಬೆಜಕಿತ ಮೋಜಕೆಯ , . . ಕ್ಮಿಜುಕ: 
ಬಂದರು (ತ್ಯ 16-೪). ಮೆಡ್ಡಗಣ್ಣು : ಸೆರೆಮನೆವಾಸ 
ಸುತ್ತಿದ್ದ ಮೆಡ್ಡಗಣ್ಣಿನ ಹೆಂಗಸೂ ಅವಳ ಚೆಕ್ಕಮಗಳೂ . . . ಬಂದರು 
(ಕತರು- ೦೪೬). ಮೆಳ್ಳೆಗಣ್ಣು : ಮೂಗನ್ನೇ ನೋಡಿ ನೋಡಿ ಅವಗೆ 
ಮುಳ್ಳಗಣ್ಣಾಗಿತ್ತು. (ತಂ: ೬೪) ; ಮೆಳ್ಳಗಣ್ಣುಮಾಡುವುದು , , . 
ಕಾರಣವಿಲ್ಲದೆ ರೇಗುವುದು ಮುಂತಾದ ಚಿಹ್ನೆಗಳು ದೃಷ್ಟಿದೋಷದಿದ್ದಲ್ಲಿ 
ಕಾಣಿಸಿಕೊಳ್ಳುವುವ್ಯ(ಸಮ್ಮರ್ಮ ೩೨)- ಮೆಳ್ಳುಗಣ್ಣು: ಕುಂಟಕಾಲು ಬಚ್ಚು 
ಬಾಯಿ ಮೆಳ್ಳು ಕ ನಿಮ್ಮ ಸೇವೆ ಮಾಡಲಾರೆನು (ಕವಿಸೋ, ೬೦-! 
ಮೆಳ್ಳೆಗಣ್ಣು: ಲಿರಃ, ಕೇಕರಃ ಮೆಳ್ಳೆಗಣ್ಣಿನವನು?* (ನಾತರಾ- 
ಗಂಟುಮೂಗಿನ ಮೆಳ್ಳೆಗಣ್ಣಿನ ಅಂಟುಪುರ್ಬಿನ ಜೋಲುದುಟೆ (66೭, 33-4): 
ಆ ಹುಡುಗಿಗೆ ಮೆಳ್ಳೆಗಣ್ಣು ಇತ್ತು (ಊರು. 0೪೨). [ಮೆಳ್ಳೆ + tn] 

ಮೆಳ್ಳೆಗಣ್ಣ, ಮೆಡ್ಡಗಣ್ಣ, ಮೆಳ್ಳಗಣ್ಣ (ನಾ)- ಮಾಲುಗಣ್ಣಿರುವವನು; 
ಕೋಸುಗಣ್ಣಿನವನು : ಧರ್ಮಿಷ್ಮರಂ ಮುಳಿವುತಜ್ಜು ನದಿಂ ನೋಡಿದರ" 

- ೪33-4): ಮೆಡ್ಡಗಣ್ಣ: ಶಸ್ತ್ರಚಿಕಿತ್ಸೆಯ 

ಕಣ್ಣುಗಳು ಸರಿಹೋಗಿವೆ (ರ), ಮೆಳ್ಳೆಗಣ್ಣ ; 

ಹೋದರೆ ಆ ಮೆಳ್ಳಗಣ್ಣನ ಕಣ್ಣು 
ಹೋಗುವವು (6). [ಮೆಳ್ಳೆಗಣ್‌ ,. _ ಅ] 

ಮೆಳ್ಳೆಗಣ್ಣು ` ಮೆಳ್ಳೆಗಣ್‌ ' ನೋ. 

ಮೆಅವಣಿ, ಮೆರವಣಿ. ಮೆಜಿವಣೆ, ಮೆಜ್‌ವಣಿ (ನಾ). ೧. ಹೆಚ್ಚು 
ಗಾರಿಕೆ ; ಅತಿಶಯ ; ಹೆಚ್ಚಳ : ನೈವೇದ್ಯವೇಳೆಯೊಳಮರ್ದು ಮೆಜವಣಿ 
ಯಲಿ ಸುರಗಿಯಂ ಕಿತ್ತು ಹರಣಕ್ಕೆ ಅಮೆಮವೊರೆಯಂ ಕೊಯ್ವವೋಲುತ್ತ 
ಮನದಂ ಕೆಲದಲಿ ಮಡಗಿ (ಏಸಪು- 48-00). ಮೆರವಣಿ : ೨. ದೇವರು. 
ಪೀಠಾಧಿಪತಿಗಳು. ವಧೂವರರು ಮುಂತಾದವರನ್ನು ಆಡಂಬರ 
ದಿಂದ ಊರಲ್ಲಿ ಸುತ್ತಾಡಿಸಿಕೊಂಡು ಬರುವುದು; ಉತ್ಸವ: 
ನಂದೀಧ್ವಜದ ಮೆರವಣಿ ಕಾಯಿಕಗಳೆಂಬ ಸಂಗವನು ಪರಿಹರಿಸಿ (0%: 
೬6-00). ಮೆಅವಣೆ : ೧. ಮೆಜವಣೆಯ ನೆಟ್‌ ಬೇಂಟಿಕಾಅಂಗುಲಃ 
ಮೃಗಂಗಳನಸುಗಳಿವುದೇತಅ ಘನಂ (04%. ೩-೬). ಮೆಲಿ'ವಣೆ`: ೧. 
ಪುರಹರಂ ಮೆಜ್‌ಮಿಂಡದೇವನೆ ನಿರತಭಕ್ತಿಯ ಮೆಲವಣಿಗೆ ಕೂರ್ತು 
(044: 3೬-೬1). [ವ ಮೆಜ್‌./ತಮಿ. ಭೆರುವಣೈೆ; ತೆಲು. ಮೆಅವಡಿ- 
ಮೆಜವಣಿ, ಮೆರವಡಿ. ಮೆರವಣಿ] 


ಭವಿ 


ಮೆಜವಣಿಗೆ 


ಮೆಅವಣಿಗೆ, ಮೆರವಣಿಗೆ, ಮೆರವಳಿಗೆ. ಮೆರೆವದಿಗೆ (ನಾ). ೧. 
ಮೇಲ್ಮೆ : ಹೆಚ್ಚಳ ; ಅತಿಶಯ ; ವರಚರಿತಗಳನೆಯ್ದೆ ನಾದಸಭರಿತ 
ಮಾಗಿರೆ. ಪಾಡುತೊಬ್ಬೊಬ್ಬರ ಮಹಾಭಕ್ತರ ಮೆಜವಣಿಗೆಗಳ ಶಿವನ 
ಮುಂದೆ ಪರಮಭಕ್ತನು ನಂಬಿ ಪೊಗಳುವ ಪರಿಯದೀ ಪರಿ ಕೇಳು ನೀನು 
(ಶಿತಫು- 2೭-೬೪)- ಮೆರವಣಿಗೆ : ೨. ಎ ಮೆಜಿವಣಿ ೨ : ರಾಜಮಾರ್ಗದಲ್ಲಿ 
ಒಂದು, ದೊಡ್ಡ ಮೆರವಣಿಗೆ ಹೋಗುತ್ತಿತ್ತು (೫೩ ೦3): ನದಿಯಂತೆ 
ಪರಿದಿರ್ದ ನಾಗರಿಕನರನಾರಿಯರ ದಳದ ಮೆರವಣಿಗೆ ಚಳ್ಲಿಸಿತು ಕಡಲ ತಡಿಗೆ 
(3ತ್ಪ್ರಾಂಗ- 66-3990). ಮೆರವಳಿಗೆ ; ೨. ಪಡುವಣ ಬಾಗಿಲು ಓಕ 
ಮಾಡಿದ ಮೇರೆಯೊಳಗೆ ಶುಭಶೋಭನ ಮೆರವಳಿಗೆ ಮಾಡಿಕೊಂಬುದು 
(ನಕ: ೩1: ಹಿಂಯೂ. 9೬-08 ; 1733). ಮೆರೆವಣಿಗೆ ; ೨. ಈ ಪ್ರಕಾರ 
ನಿರ್ಮಾಣದ ಸ್ವಾಮಿಗಳು ಮೆರೆವಣಿಗೆಯಿಂದ ಅರಮನೆಗೆ ದಯಮಾಡಿಸ 
ಬೇಕೆಂತ ಗೊತ್ತಾಯಿತು (ಮುಸುಗ, ೩) ; ಒಂದರ ಒಂದೆ ಒಂದರಂತೆ 
ವ್ಯವಸ್ಥಿತವಾದ ಸಾಲಿನಲ್ಲಿ ಜನರ (ಅಥವಾ ದೋಣಿ, ಮೊ. ಗಳೆ) ತಂಡ 
ಮುಂದುವರಿಯು(ತ್ರಿರು)ಪುದು. . . ಮೆರೆವಣಿಗೆ (7೦0088 ಇಂಕು). 

[ಮೆಜವಣಿ 4. - ಗೆ./ತುಳು,ಮೆರವಣಿಗೆ, ಮೆರಣಿಗೆ] 
ಮೆಜವಣೆ ` ಮೆಅವಣಿ ' ನೋ. 

ಮೆಜಿಸು ' ಮಲ್‌ಯಿಸು ' ನೋ. 

ಮೆಠಹು, ಮೆಜಕಿಹು (ನಾ). ೧. ಕಾಂತಿ; ಪ್ರಕಾಶ : ಪೊಅಮಟ್ಟುದ 
ಖಿಳಪುರಜನಮೈದೆ ಸಿಂಗರದ ಮೆಅಹುಗಳ ಮಯಂ ಮೇಳವದ 
ರಚನೆಗಳ ತರತರದ ವಿದ್ಯಾವಿನೋದದಿಂ (ಕೈಬರಾ- ೩೩-೦೪). ಮೆಟಿ್‌ಹು ; 
ವಿ. ಶೋಭಿಸುವಂಥದು : ಬರೆದೋಲೆಯಟ್ಟದೆ. ಸಖನನಟ್ಟಿದೆನದು 
ಮೇಖೆಹಾದುದಿಲ್ಲೆಂದು ನೊಂದ (ರಂತ. ೪-೭). 

[ಮಜ -ಹ್ಕು( ಆ-ಪ್ಪು)) 

ನೆಣ, ಮೆರೆ (ಕ್ರಿ). ೧. ಹೊಳೆ ; ಪ್ರಕಾಶಿಸು: ಅಖಿಳರುಯರ ಮಾಂ 
ಮೌಕ್ತಿಕವಣಿಮುಯೂಖಿನಿವಾಳಿಯಲಿ- ನೆಅಕಿ ಮೆಜಿಕಿವುದಾತನ ಪಂದಪದ್ಮ 
ಯುಗ (ಕುಶ್ಶಾಂಿ. 0-30) ; ಮಿಗೆ ಹುರುಡಿಸುತ ಪೂರ್ವದಿಶಾನಿತಂಬಿನಿ 
ನಿಶಿತತೋಪದ ಕಿಡಿಯನುಗುಳಿದಳೆನಲು ರವಿ ಮೆಅಕಿದ (ಕುನ್ಮಾರ್ರೋ-3-0೩). 
೨.ಎದ್ದುತೋರು : ವ್ಯಕ್ತವಾಗು ; ಸ್ಪಷ್ಟವಾಗಿ ಕಾಣಿಸಿಕೊಳ್ಳು : 
ಕುಜ್‌ತಂತೆ ಪೇಟ್ಲ ಪದದೊಳ್‌ ಮೆಜಕಯದೊಡಲ್ಲಂ ವಿವಕ್ಷಿಶಾರ್ಥಮಶೇಷಂ 

ದ ತನ್ನಯ ಕೀರ್ತಿ ಮೆಟಕಿವುದು ಮೂಜು 

ಲೋಕದಲ್ಲಿ (ಕುಪ್ಮಾಲ್ರೋ. ೯-80): ೩. ಒಪ್ಪ; ಶೋಭಿಸು : 

ತಮ್ಮುಯ್ಯರುಮೊಡನೆ ಮೆಜಸದು ಪರಮಾನುರಾಗದಿಂ ಬಂದು ಪೊಕ್ಕರಂದರ 
ಮನೆಯಂ (ತಕರ: 8-38): ಇಂತೀ ಐವತ್ತೆರಡು ವಿಧದಲ್ಲಿ ನಿಪುಜನಾಗಿ. 


(ಕರರಾ- 0-೧೦೧! 


ಮಜಿದ ನಮ್ಮ ಬಸವ: 'ಮಶಾರೇ. ಅ. 6೩-306); ಜಯಸಿರಿಯೈದೆತನ 
ದ ಮೆಚಿಕೆವುದು. (ಕುನ್ಮಾರ್ರೋ,. ೪-೪); ಪರಮತೇಜೋ 
ಮಯನು ನು ಪಂಚವಕ್ತದಲಿ: (ತರಂ. ೨-3-3): 


ಅವಂ ಪೆಜರ್ಗಿಟ್‌ವಂ 


ಬೆಡಂಗಂ (ಗಣಯ. ೦-೨೪): 


ನೀ 


೪. ಪ್ರಸಿದ್ಧವಾಗು : ಪ್ರಖ್ಯಾತವಾಗು 
ತನಿಗಿಳ್‌ವಂ ಮೇಣ್‌ ಮೆಟ್‌ವನೀ: 
ಬಾಗೆವಾಡಿಯೊಳಗೆ' . ಕಮ್ಮೆಕ: 
(04ರ. ೧-೯6): ವರಮಹಾಭಾರತವಿದೊರದೇ . . , ಪರಮಶ್ರುತಿಯಿಂದೆನಿಸಿ 
ಮೆಜಕಿವುದೀರೇಳು ಲೋಕದಲಿ ೫. ತೋರಿಸು: 
ಪ್ರದರ್ಶಿಸು: "ಮೆಕ್‌ ವಿಡಂಬೇ” (ಕಮರ); ಆರಸಂ ತನ್ನ ಬಿನ್ನಣಮಂ 
ನೆರೆದ ನೆರವಿಗೆ ಮೆಜಕಿಯಲ್ವೇಡಿ ಗೆಂಟಜ್‌೨ ಚಕ್ರದಿಂ ನಾಲ್ಕುಕಾಲುಮ 
ನೊಮೊಸಡಲೆ ಪಜ್‌ಯುಟ್ಟೊಡೆ (ನಡ್ಗಾರಾ: ೦೨೦-೦6); ಮಣಿಕನಕಂ 
ವಸ್ತು ಖಿಭೂಷಣಂರಳಂ ಕೊಟ್ಟು ಪೆಂಡಿರೊಲ್ತರೆ ಗಂಡರ್‌ ಗುಣಮನೆ 
ಭತ್ತಿಯಂ ಶಕ್ತಿಯು 


(4098. (ಇ... 


ಮೆಜತವುದೆ (ಗರಯ. 


೭೩೯೪ 


ಮೆಜಕಿದಿರ್ಪ ವಿಪ್ರನಿರ್ಪಂ! 


ಮೆಣಯಿಸು 


ಮಂ (ಖಳರ: ೨೦-೪); ಭಕ್ತಾಧೀನ ನೀನೆಂಬ ಬಿರುದು ಮೆಟ್‌ವುದ್ದ 
ಜೀಯ (ತೊಡಾ- 0-6-೬0). ೬. ಅಲಂಕರಿಸು; ಸಿಂಗರಿಸು : ಸೂಳೆಯಂತೆ 
ಚೆನ್ನಂ ಮೆಣಕಿಯದೆ ಬಾಲಕನಂತೆ ಪೊಲ್ಲಮಂ ಪಿಡಿಯದೆ (ಕರ್ಮಾರ್ಮ- ೩-೪); 
ಬಲಗೈಯೊಳೊಪ್ಪಿರೆ. ವನಜವೆಡಗೆಯ್ಯ , ಮೆಜದಿರೆ. ಮಾತುಳಂಗಫಲ 
(ಸಾಕ್ಮರಾ- ೧-೪), ೭. ಅಹಂಕರಿಸು: ಬೀಗು ; ಪೆಜರಂ ನುಡಿಯದೆ 
ತನಗೊಂದಜ್‌ತಮೆನಲ ತನ್ನ ಮೊಗದೊಳೊಂದಕ್ಕರಮಂ ಪೊಜಮಡಿ 
ಸಲಜ್‌ಯದಲತಮನಟಯದರೊಳ್‌ ಮೆಚಕಿವ 'ಸಾಸಿಗಂಗಿದಿರುಂಟೆ;; 
(ಪುಂತ್ಯ. 0-೬೬); ಮೆಟದಿದಿರಾಗಿ ತಂಗಿದ ಗಜಾಸುರನಂ ಪಿಡಿದೆತ್ತಿ ಚಮ್ಮ ವಂ 
ಸಜಸ್‌ಸಬನೆ ಸೀಳ್ವು (ಬಕ. 2೪. 16. ೭೦-೨೩; 1299). ಮೆರೆ; ೧: 
ಕಗ್ಗತ್ತಲೆಯ ರಾತ್ರಿ ನಕ್ಷತ್ರ ಮಾಲೆಯಿಂ ಮೆರೆವಂತೆ . . ಮೆರೆದಳು. ಪಾರ್ಥಿವ 
ಕುಮಾರಿ (ತಪ್ಪಾಂಗ- ೦೯-೫೦೦). ೩. ಪುಷ್ಪೋಪಹಾರದಿಂ ಮೆರೆವ ಮಂಗಲ 
ಚಂದ್ರಮಾಳಿಗೆ ಮಣಿದು (3ಫ್ರಾಗ- ೫೦-೦೩೬೬): ೪. ಆ ತರುಣಿಯ ನುಣಿಂ 
ಮದನಂ ನೆರೆ ಮರೆಯೆನಿಸಿಲ್ಲಮಂತೆ ಮೆರೆದನು ಮಲ್ಲಂ (ಕಾಳುಂತ. ೨೬-೪1). 
೫. ದಿದ್ಯತರಶಕ್ತಿಯಂ ಮೆರೆದೆಮ್ಮ ಸಲಹಿದಯ್ಯ (ಕಂಸೋ. 06-9); 
ಮುಕ್ತಾಯಕ್ಕ . . , ದೊಡ್ಡತನವನ್ನೇ ಮೆರೆದಿದ್ದಾಳೆ. (ಕೂಸ್ಕಳು- ೦೦೩): 
೭. ಮೆರೆಯದೆಯೆ ಹಡೆದ ಮಾತೆಯ ಸೇವೆಯನು ಮಾಡಿ ಮೌ್‌ನದಿಂ 
ಮಡಿದವನು ಧನ್ಯ ಸತ್ಯಾಗ್ರಹಿ! (ಶಾಂಕತ- ೨೦-೦೪); ನಾಳೆ ಆ ಸೀರೆಯ 
ನೀನುಟ್ಟು ಮೆರೆದಂತೆ ಕನಸನು ಕುಣೆನ್ಸ ಚನ್ನೈ (20108. 10-94): 
[ದೇ-೫ ತುಳು. ಮೆರೆ; ತೆಲು. ಮೆಜಚು, ಮೆಠಯು, ಮೆಜುಂಗು: 

ಕೋಲಾ. 'ನಾಯ್ಕಿ. ಮೆರ್ಪ] 

ಮೆಅಿ'ಕೋಲು * ಮೆಜ್‌ಗೋಲು' ನೋ. 

ಮೆಅಿಗಾಅ (ನಾ). ಕಾಳಗದಲ್ಲಿ ವಿಜೃಂಭಿಸುವವನು ; ವೀರ : ವಾಮ 
ಶಕ್ತಿದೇವರ ಬಂದಿಯ ಹಿಡಿದಲ್ಲಿ ತೊಣವತ್ತಿಯ ಮೆಟ್‌ಗಾಆ ಬಾಬೆಯ 
ನಾಯಕ ಕಾದಿ ಸ್ವರ್ಗಸ್ಥನಾದಲ್ಲಿ (ಎಕೆ. ೪17, ೨೦: 04೯-೪: 1160). 

(ಮೆಟ್‌ |. - ಕಾಜ] 

ಮೆಅಿ'ಗೋಲು, ಮೆರೆಕೋಲು. ಮೆರೆಗೋಲು, ಮೆಟ್‌ಕೋಲು (ನಾ). 
ಹೊಲಗದ್ದೆಗಳಲ್ಲಿ ಚೆಲ್ಲಾಡಿದ ಹುಲ್ಲನ್ನು ಒಟ್ಟುಗೂಡಿಸಲು ಬಳಸುವ 
ಕೊಕ್ಕೆಕೋಲು ; “ಉತ್ಕಲಿಯೆನಲು ಮೆಜಕಿಗೋಲು” (ಮಗರಾ. 00೯-೩).. 
ಮೆರೆಕೋಲು : ಮೆರೆಕೋಲು ಹಿಡಿದು. ಕಣದಲ್ಲಿ ಹರಡಿರುವ ಹುಲ್ಲು 
ಸೊಪ್ಪನ್ನು ಕೆದರುತ್ತಿದ್ದರೆ ಅವನ ಮನಸ್ಸೂ ಶೆದರಿಕೊಳ್ಳುವುದು (64ರ. 
೦೯೦): ಮೆರೆಗೋಲು : ಆತ ಮುರೆಗೋಲಿನಿಂದ ಹುಲ್ಲನ್ನು ಒಟ್ಟು 
ಗೂಡಿಸಿದನು (ಕೊಂ). ಮೆಜಿ್‌ಕೋಲು : ವೃಷಭನನವಯವದಿಂ ನೋಡಿ 
ಕೊಣ್ಣು ಕಡುಮೂರ್ಪಿತೆಯಿಂ ಮೆಅಕಿಕೋಲ ಕಟಕಿದುಕೊಳ್ಳುತ ಬಲ 
ಸಿಡಿಲ್‌ ಎಅಪನ್ತೆ ಬನ್ನು ವಾಮನಭಟ್ಟಂ ಕಣುಪಿನ್ನಮೆಯ್ದಿ ಪೊಯ್ಯಲು 
(ಮರ. ೦೯೨೬ ೩9-37 21ನೆಯ ಕತ). 

[ಮೆಜ್ಕಿ ( ಐ- ಕೋತ. ಮರ್‌ ಎ ಕಬ್ಬಿಣದ ಕೊಕ್ಕೆಯುಳ್ಳ ಉದ್ದ 

ಮರದ ಹಿಡಿಕೆಯುಳ್ಳ ಸಾಧನ) . ಕೋಲ್ಕು (ಆ ಕೋಲ್‌,)] 

ಮೆಆ್‌ಯಿಸು, ಮೆರಸು, ಮೆರೆಯಿಸು. ಮೆರೆಸು. 'ಮೆಜಿಸು. ಮೆಅಕಿಸು 
(ಕ್ರಿ). ೧- (ವಿಜೃಂಭಣೆಯಿಂದ) ಮಾಡಿಸಿಕೊಳ್ಳು 3” ನೆರವೇರಿಸಿ 
ಕೊಳ್ಳು: ದಿವಿಜರಾಜನಿಂದೆನಗೆ ರಾಜರಾಜಾಭಿಷೇಕಮಂ ಮೆಜಕಿಯಿಸುವೆಂ 
(೬೫0. ೩-೬6 ವ). ಮೆರಸು : ೨. ಪ್ರಕಾಶಗೊಳಿಸು; ಹೊಳೆಯುವಂತೆ 
ಮಾಡು : ಕಣ್ಣಿಗಳವಡುವೆಲ್ಲ ವಸ್ತುಗಳು ಮೆರಸುವೊಲು ತಮ್ಮ ಹೊಳೆ 
ಸುವ ರವಿಯ ತೇಜದಲೆಯ ಗವಿಯುಳಿದ ಹೊನಲಿನಂತಿವರೆನಗೆ ಹೊಳೆಸು 
ವರು ಗುಡಿಯೆಲ್ಲೆಯನು ಕಳೆದ ದೇವಕಳೆಯ (ಶು6ರೇ-೫-೩)- ಮೆರೆಯಿಸು: 
೩. ಪ್ರದರ್ಶಿಸು : ತೋರಿಸು: ನೀನು ಭುಜಬಲವನ್ನೂ ಚಾತುರ್ಯ 


ವನ್ನೂ ಮೆರೆಯಿಸುತ ಭೀಮಸೇನನೊಡನೆ ಮಹಾಯುದ್ಧಕ್ಕೆ ಉದ್ಯೋಗಿಸು 


ಮೆಜಿಕೆದಣಿ ೭೩೯೫ ಮೆಟ್ಟಿಡು 
ವಕ: ೬೭). ಮೆರೆಸು : ೪. ಪ್ರಕಟಗೊಳಿಸು; ವ್ಯಕ್ತವಾಗುವಂತೈ ಮೆಣಸಿನಪುಡಿ, ಮೆಣಸಿನಹುಡಿ. ೧. ಒಣಗಿದ ಮೆಣಸಿನಕಾಯನ್ನು 
ಮಾಡು : ವರುಷ ಮಾಸಗಳುರುಳಿ- ಉರಿಸಿ ಕಾಯಕ ಬತ್ತಿ ಮೆರೆಸುದಕೆ ಕುಟ್ಟಿ ಮಾಡಿದ ಪುಡಿ: ಪದಾರ್ಥಗಳು. , . ೬ ಚಮಚ ಮೆಣಸಿನ ಪುಡಿ; 


ಬಂತು ಚಳಿಗಾಲ (ಕನ್ನಣ. 3೦೪): ೫- ಮೆರವಣಿಗೆ ಮಾಡು : ಅಣ್ವಸ್ತ್ರ 
ಗಳ ಹಿಡಿದು ಖೊರಟವರ ತಲೆಯ ನುಣ್ಣಗೆ ಮಾಡಿ. ವಿಶ್ವಸಂಸ್ಥೆಯ 
ಮುಂದೆ ಮೆರೆಸೋಣ (ನೀನು: ೦೭-೯). ಭತ್ತೆ ಶೋಭಿಸುವಂತೆ ಮಾಡು; 
ರಾರಾಜಿಸುವಂತೆ ಮಾಡು ಸುಮಾರು ೨೦ 
ಸೂಕ್ತಗಳಲ್ಲಿ ಅವಳನ್ನು ಮೆರೆಸಿದ್ದಾರೆ (ರಾರರ- 33). ಮೆಜಿಸು : ೫. 
ವಿಹಾರ್ಯ-- ಎಲ್ಲಾ ಎಡೆಯೊಳಂ' ಮೆಜಿಸಿ, ಆರೋಹೆಯೇತ್‌-- ಧ್ವಜ 
ಪಂಡದ ಮೇಲೆ ಏರಿಸುವುದು (ಶ್ರತಿಷ್ಠಾ. ೧೬-೯). ಮೆಚಿಗೆಸು: ೩. ಮಾಣಿಕ 
ವೆಸದ ಹೊನ್ನಂದಣದೊಳು ಕಂತುರಾ। ಜಿಯ ಮುಚ್ಚಿ ಬೈತಿಟ್ಟು ಓಣಿಯೊಳ್‌ 
ಮೆಅಕಿಸುತ ಕರಕೊಂಡು ಬಂದಾಗ ಕಾಣಿಸಿದರು ಶಂಬರಗೆ (sas. 00-೧0), 
೬. ಆಚರಿಸುವಂತೆ ಮಾಡು : :ಮತ್ತಾನುಂ ಬ್ರತ ಮೆಟಕಸಿ ವೃತ್ತಿಗರಂ 
ಕಿಡಿಸಲಾಗದು (ಇ. 1%-1, 00-೩೯; 1055). [ಮೆಳ್‌ 4 -- ಇಸು] 
ಮೆಅಳವಣಿ " ಮುಜಿವಣಿ ` ನೋ. 


ಇನ್ನು ಉಷಸ್‌.. 
« 


ಮೆಣಿೆಸು " ಮೆಟ್‌ಯಿಸು ' ನೋ. 
ಮೆಟ್‌ಹು " ಮೆಜಿಹು ನೋ 
ಮೆಯ್‌. ವೆ: 


ಮೆಳ್‌ (ನಾ). ೧. ಮರುಳು: ಮೋಹ : 'ಮೆಚ್ಚಿಡಿಸು' ಪರಾ: 
೨. ತಬ್ಬಿ ದಿಗ್ಭ್ರಮ ; ಭ್ರಾಂತಿ ; ` ಮೆಬ್ಬಡ್ಕು ` ಪರಾ: 
೩. ಮೋಸ; ವಂಚನೆ : 'ಮೆಟಿಡಿಸು' ಪರಾ. ಮೆಳ್‌: ೨. 'ಮೆಳ್ಬಡೆ` 
ಪರಾ. p 'ಮೆಬ್ಬಿಡಿಸು'. ಮೆಬ್ಬಿಡು' ಮುಂತಾದ ಶಬ್ದಗಳನಷ, 


ವ್ಯಾಪಕವಾಗಿ ಕವಿಗಳು ಬಳಸಿದ್ದಾರೆ. ಇಲ್ಲಿ `ಪಡಿಸು', ಪಡು” 
ಮುಂತಾದುವು ಸೇರಿರುವುದರಿಂದ ಇವುಗಳ ಮೂಲಶಬ್ಧ 


'ಮೆಬೀ" ಇದ್ದಿರಬೇಕೆಂದು ಊಹಿಸಲಾಗಿದೆ. ಇದಕ್ಕೆ ಪ್ರತ್ಯೇಕವಾಗಿ 
ಕಾವ್ಯಪ್ರಯೋಗಗಳು ದೊರಕಿಲ್ಲ. 

ಮೆಳಿಪಯ್ಯ (ನಾ). ಒಬ್ಬಾತನ ಹೆಸರು : ಮೆಲಪಯ್ಯ (ಬಕ. 11, 
1೩೨; ಟಃ [? + ಅಯ್ಯ ] 

ಮೆಟಸು, ಮೆಣಸು. ಮೆಳಸು. ವೆಳಸು (ನಾ)- ೧: ಒಂದು : ಬಗೆಯ 
ಬಳ್ಳಿ ಮತ್ತು ಸಂಭಾರಕ್ಕೆ ಉಪಯೋಗವಾಗುವ, ಕಾರವಾದ 
ಅದರ ಕಪ್ಪು ಕಾಳು : ಶಬ್ದಮೊಂದದಿರ್ದೊಡೆ ಮುತ್ತುಂ ಮೆಟಸುಂ 
ಕೋದಂ ತಕ್ಕುಂ (೪60. ೨-೩) ; ಬೂದಿಜೆಡೆ . . . ಶರಾಸನಂ ಕವಚಮಿ 
ವೆಂತುದುವೊ: ಮುತ್ತುಂ ಸುಂ ಕೋಪಂತುಟೆ ನಿನ್ನ ಪಾಂಗೆಂತು ಗಡಾ 
(ಕರಾ ೬-೪3): ಸುಂಟೆ ಹಿಪ್ಪಲಿ ಮೆಬಸೆಂಬೀ ಮೂಜನಾತ್ಮಜಲದಿಂ - 
ನಸ್ಕಂಗೆಯ್ದೆಂ (ರಕಕು- 6-008), ಮೆಣಸು : ೧. ಮೆಣಸು ಸುಂಟಿ ಪೊಸ 


ಸುಣ್ಣಮಿವಂ ಚಪ್ಪರಿಸಿ (ಕರ್ಕಾಕ್ಮು- ೭-೩೦); ಮೆಣಸು ಹುಳಿತಡೆ 
ಮೋಸದ ಸು ಕುಂದೆ (ಶತಕ, 00-06) ; ಉಪ್ಪು ಮೆಣಸುಗಳ ಹಿರಿಯ 
ಮೂಗಿನ ಹೋರು ತುಂಬಲು [TE ಮೆಣಸಿನ ಬಳ್ಳಿಯು 
ಎಲೆಯ ಬಳ್ಳಿಯ ಹಗೆ ಇರುತ್ತದೆ (ಕೃಟತ್ರ. 05)- ೨. ಒಂದು ಬಗೆಯ 


ಗಿಡ ಮತ್ತು ಹಸಿಯಾಗಿಯೂ ಒಣಗಿಸಿಯೂ ಅಡುಗೆಗೆ ಬಳಸುವ, 
ಕಾರವಾಗಿರುವ ಅದರ ಕಾಯಿ: ನೀರುಳ್ಳಿ, ಬೇವುಸೊಪ್ಪು 
ಆನಂತರ ಎಲ್ಲ ಪದಾರ್ಥಗ" 
ಪುದು (68:೫, ೦೦೦): ಮೆಳಸು : 
ಸು ಹಿರಿದು 


ಮತ್ತು 
ಮೆಣಸನ್ನು ಸಣ್ಣದಾಗಿ ಕೊಚ್ಚಿ 
ಮಾಡಿ ಸ್ವಲ್ಪ 
೧. ಮೆಳಸಿವು ಬ ಪೆರ್ಬ್ಲೆಳೆಸಡವಿಯ ಬೆ! (ಎಕೆ ೪11, ಸಾಗರ. 
೧೦೯-೪6: 1042) ; ಕಾರಡಕೆ ಮೆಳೆಸಿನ ಪೇಜ೨ಂಗೆ ಅರೆವೀಸೆ (4923. 1%-1- 
); ಕಬ್ಬು ಜೇನು ಮೆಳಸು ಎಲ್ಲೆಲ್ಲು ಎಲ್ಲವೂ ತಿರುಳಿಟ್ಟು 
ರಲ್ಲಿ (6ನುತಂ 39-0): ವೆಳಸು : ೧. ವೆಳಸಿನ ಪೇಲಿಿಂಗೆ 


ಅುಪಲಂ (ಎಇ. 1X, ೨3-೯; 800)- 


ನೀರು 


೨೨೩-೪೪: 1 
ಹೊರವಾಗು. 


ಪದಿನ (ನಾ) 


15 


20. 


35 |ಮೆಬ್ಬಿಡಿತು (ನಾ). 


45 |ಮೆಬ್ಬಿಡ್ಕು- ಮೆಳೆಡು (ಕ್ರಿ). ೧: ಮರುಳಾಗು ; 


೧ ಚಮಚ ಸಾಸಿವೆ (68೫.೦೦೬); ನೆಲ್ಲಿಕಾಯಿ ಮೆತ್ತಗಾದಾಗ ಸಾಸಿವೆ 
ಹುಡಿ ಮತ್ತು ಮೆಣಸಿನ ಹುಡಿಯನ್ನು ಸೇರಿಸುವುದು (ಅಕುಸಿ. ೧೦೭). 
ಟಾಮಿ ಕಾಯಿ, ಧನಿಯ, ಕರಿಮೆಣಸು. ಜೀರಿಗೆ ಮುಂತಾ 

ವನ್ನು ಹುರಿದು ಮಾಡಿದ ಪುಡಿ : ಸಾರಿನ ಪುಡಿಯನ್ನು ಮೆಣಸಿನ 

ಗ ಹೇಳುತ್ತಾರೆ (ರೂಂ). ಮೆಟಸಿನಕರೆ. ಮೆಣಸಿನಕರೆ - 

ಕರಿಮೆಣಸಿನ ಗೊಂಚಲು. -ಗುತ್ತಿ: ಎಳಮಾವಿನ ಮಿಡಿ ಮಾಗುಳಿ ಮೆಲಸಿನ 

ಕರೆ, . , ಈಳೆಯ ಗೊಲೆಯಿಂದಳವಟ್ಟಿರೆ ಲಾವಣಕಂಗಳನಿಕ್ಕಿದರಾಗಳ 

(ಸುಕುಮಾ- ೦೦-೩೦), ನಳನಳಿಸುವ ಮೆಣಸಿನ ಕರೆ... 

ಬೇಟಕಿವೇಜಕ ಸವಿವಡೆದಿರವೇ (£680. ೪೬4): 

[ದೇ.॥ ತಮಿ. ಮಿಳೆಕು, ಮಲ. ಮಿಳಕು. ಮುಳಕ್ಕು ತುಳು. ಮಂಣಂಚಿ, 
ಮಣ್ಣಿ ;ಕೊಡ, ಮಳು./ಸಂ. ಮರಿಚ] 

ಮೆಟುವಿಡು (ನಾ). ಒಂದು ಸ್ಥಳದ ಹೆಸರು: ॥ ಈಗಿನ ಸಾ 
ಜಿಲ್ಲೆಯ ಮೇವುಂಡಿ; ಸಖದಿಂ ನಜರಾಜರಾಜಧಾನಿ ಮೆಚುವಿಡ 

i ol [ದೇಗು]ಲಮಂ ಮಾಡಿ (49%: 2)-1* 
[724 ಎ ಬೀಡು] 
ಮೆಬಸಿಸು (ಕ್ರಿ). ಗಂಧ ನವನ್ನು ಬಳಿ; ಲೇಪಿಸು; ಹಚ್ಚು: 

ಕಲ್ಲೊತ್ತಿ ಗರ್ಕದುಗೃವ ಮೆಳ್ಳಿ ಲ್ಯಾ) ಬ ಸೇಕಗೆಯ, ರ್‌ 

ಮಾಣ್ಗುಂ (ಕೋಕ. ೯-0೬೩). [ಮೆಟ್ಕು 4 -- ಇಸ್ಫು] 
ಮೆಬ್ಬು, ಮೇಕ್ಕು (ಕ್ರಿ). ೧- (ಗಂಧ PS: ಸ) 
ಹಚ್ಚು; ಲೇಪಿಸು ; ` ಮೆಲಸ್ಕಿಸು" ಪರಾ: ೨. (ಆಲಂ) ನಾಶ 
ಗೊಳ್ಳು : ನಿರ್ನಾಮವಾಗು : ಇಂದ್ರಂ ತನ್ನೆ ಬಲಮೆಲ್ಲಮಜಕ್ಕಿ 
ಮಲಕ್ಕಿದಂತಾದುದೆಂಬುದಂ, ಕೇಳ್ತು (ಶುಕ: ೩-000 ಐ) : 
ತಕಕ ಇಟ ಕತ್ತ. ಎರಿಸಿದಂತಾಗಲು" (ಶಂಶಂೀ. 
ಬಾಂಧವಜನಮುಂ ಪ್ರಿಯಾನುಜಾತ್ಮ ಶೈಜಪ್ರಕರಮುಮಟಸ್ಯ್‌ ಮೆಟಕ್ಕಿದಂತಾಗೆ 
ಶೋಕರಸಮುಂ  ಕೋಪರನಮಂಮೊಡನೊಡನೊದವಿ ಬಳಿಯೆ . , . 
ಮಿಳಿರ್ದು ಮಿಳ್ಳಿಗೊಂಡು (ತರಕ: ೪-೯೦ ೫). ಮೇಕ್ಕು ; ೩. (ಗಂಧ 
ಮೊದಲಾದುವನ್ನು) ಬಳಿದುಕೊಳ್ಳು : ಹಚ್ಚಿ ಕೊಳ್ಳು : ತಲೆವಣದು 
"ಟ್ಬುದಂ ಬಿಸುಟು ಮಾಯದೆ ಮೇಕದೆ ದಂತಪಂತಿಯಂ ಸುಲಿಯದೆ . . , 
ಉಪಾಸಕವಾಸದೊಳೇಕಭುಕ್ತಮಂ ಸಲಿಸುವ ಘೋರವೀರತಪಮಾ ತಪಮಾ 
ತಪದಿಂದಮನಗ್ಗ ಳಂ (ಸುಳುತೂ- ೩-3೯). : 

[ದೇ.॥ ತಮಿ, ಮಲ. ಮೆಬುಕು; ತೆಲು, ಮೇಂಗು; ಮೇಗು, ಮ್ರೇಗ್ಳು; 
ಕೋತ. ಮೆಕ್‌ ಎ ಸಾರಿಸು; ಕೋಲಾ. ಮೈಗಳ ; ನಾಯ್ಕಿ. ಮೇಘ್‌] 
ಮೋಸ : ವಂಚನೆ : ಭೀಮಸೇನಂ ಧರ್ಮಪುತ್ರಂ 

ಗೆದದನುಬ್ಬಕ್ಕಿ ಕೈದೊಡೆ ತುಪ್ಪದ ಮೆಬ್ಬಡಿತೆಂಬಂತೆ ನಮ್ಮ ಕೆಮ್ಮನಿರ್ಪಿರ 

ವಿದೇಕಾರಣಂ (ಶಂಶಳಾ- ೭-೧೬ ವ): [ ಇ ಮೆಬ್ಬಡ್ಕು ] 
ಮೆಬ್ಬಿಡಿಸು (ಕ್ರಿ). ೧. ಮರುಳುಮಾಡು ; ವಶಪಡಿಸಿಕೊಳ್ಳು : 

ಒಡಮೆಂಯುನೀಯದಿತ್ತೆನೆನಿಸಲ್‌ ಕಿಜೌದಂ ಪಿರಿದಾಗೆ ಕೊಟ್ಟು ಮೆಟ್ಟಡ 

ಸಲ್‌ (ಕಾಂತಿಶು- 8-60): ಆತನಂ ಮದನರಾಗೋಪೇತನಪ್ಪಂತು ಮೆಲ್ಟಿಡಿಸು 

(ಬಿ: ೪-೪ ನ). ೨. ಮೋಸ್ತಮಾಡು ; ವಂಚಿಸು : ಪಾಸಂಗೆಯಂ 

ಪೊರಳ್ಹಿ ಮುನ್ನಂ ನೆತ್ತ: ಮನಟ್‌ಯೊತವರ ದಾಯಮನಾಡೆ ಮಡಿಮಡಿಗು 

ಉವುದು' ಮೊಂದು ಪತ್ತೆಂಟು ಪಲಗೆಯಂ ಮೆಬ್ಬಿಡಿಸಲೆದು 

(ಶಂಶಥಾ- ೬-೭೦ 2). [ಮೆಂಬರ್‌ -ಇ ಪಡಿಸು] 


. ಕಬವೆಯ ಕುಯ್‌ 


೨3-6; 807). 


ಅಲ 


೨೦೨) ; 


ಸೋಲ್ತು 


ೀಹಗೊಳ್ಳು : 
ತಡೆಯದೆ ನಿನಗಪ್ಪುದನೀಗಡೆ ಬಗೆ ಮೆಲ್ಬಿಡದಿರ್‌ (604. ೩-೬): ಇಂದ್ರ 


ಮೆಟ್ಟಡ್ಡು 


ಜುಲದ ಸಿರಿಗೇಕೆ ಮೆಬ್ಬಿಡುವಿರಿ (ರಾಡು. 0-48); ನುಡಿಗೆ ಮೆಬ್ಬಿಟ್ಟು 
ನೋಟಕ್ಕೆ ಬಸಮಾಗಿ ಮಡದಿಯೊಡವಲಸ್ತಿನೆಂದನೊರ್ವಂ (ಸುಕುತಡಿ. ೭-೦೩). 
೨. ತಬ್ಬಿ ಬ್ಬಾಗು ; ದಿಗ್ಭ ಮೆಹೊಂದು: ಎಡೆವೆತ್ತೊಮೆ; ಷ್ಟು 
ಕುತ್ತದೊಳೊಡಂಬಟೆ್ಬೂತ್ತೆ ಮತ್ತಲ್ಲಿ ಮೆಟ್ಟ ಡದಾರ್ತಣ್ಮಿ ತಪಕ್ಕೆ ಪೋಪ 
ಪದದೊಳ್‌ (ಅಂಕ). ೨-೩5). ಮೆಳ್ಳಡು : ೩. ಮಿತಿಮಾರು; ವಿಕೋ 
ಪಕ್ಕೆ ಹೋಗು : ಮೆ.ಳ್ಚೆಟ್ಟು ಕುಳಿರಿರುಳ್‌ ಬಾಳ್ಗಳಂ ಚುರ್ಚುತಿದೆ 
(೫303ರ. ೭೭-೦೭೨)- (ಮೆಟೋ 4 ಪಡ್ಕು] 
ಮೆಟ್ಟಡ್ಕು (ನಾ)- ೧. ಮೋಹ ; ; ಮೈಮರೆವು ; ತೊಡರ್ದಿ ಪುತ್ರ 
ಕಲತ್ರಮೋಹದೊಳಿದೇಕಲ್ಲಿರ್ದಪೈ ನಿನ್ನ ಢಿದೇ ಕಾರಣಂ (eg 
೦-೬೯): ೨. ಭ್ರಾಂತಿ: ಭ್ರಮೆ : ಏಮಗಾರ್‌ ಶರಣೆಲ್ತಿಗೆ ಫೋಪೆವೆಂದು 
ಮೆಬ್ರಡಿನಸಿಪತ್ರನಂದನಮನೊಯ್ಯನೆ ಸಾರ್ವದುಂ (ಅಂಪು. ೫-೮೪) ; 
ನೋಟ್ಟಿಂಗೆ ಮೆಟ್ಟಿಡಂ ಪಡೆದು ತೋಜುವಸಿಪತ್ರವನಮಂ . . . 
ವಂದು ಸಾರ್ವುದುಂ (ನರ್ರನೂ. ೫-೩೬ ನ): 
ಮೆಟ್ಟಡೆ, ಮೆಳ್ಳಡೆ (ನಾ). ಭ್ರಮೆ; ಭ್ರಾಂತಿ 
ಮರುಳ್ತನಮಿರ್ಪುದು” (ರಾಣ. ೩): ಮೆಳ್ಪಡೆ : 
ನೀಂ ಪೆಸರ್ವಿಡಿವರೆ ಕೇಳ್ಮುನಿಯೆ ನಿನಗೆ ಮೆಳ್ಚಡೆಯುಂಟೇ (8೬6೭. ೦೦-ಟ)- 
[ಆ ಮೆಟ್ಟಡ್ಗು] 
ಮೇ, ಮೆಯ್ಸ್‌' ಮೆಯ್ಯು. ಮೇಯು (ಕ್ರಿ). ಮೇದ, (ಭೂತಕ್ಕ)- 
ಮೆಂದು. ಮೇದು, (ಭೂತನ್ಯೂ). ೧. ದನ ಮುಂತಾದ ಪ್ರಾಣಿ 
ಗಳು ಹುಲ್ಲು ಮುಂತಾದ ಆಹಾರಪದಾರ್ಥಗಳನ್ನು ತಿನ್ನು... 
ಸೇವಿಸು ; "ಮೇ-ತಿರ್ಯಕ್ಟಾದನೇ (ಮೇಯು))” (ಕನರಾ ) ; ಬೇಲಿ 
ಹೊಲನೆಲ್ಲಂ ಮೇದೊಡಂ '. ಹರೆ ಕೊಲ್ಲಲ್‌ ಪರಕಾಯ್ಯನೇ 
(ಹೋಮೇಕ. ೨೪) $  ಅನಿತುಂ ಗಿರಿಗಳು ಖಾಂಡವವನಮಂ ಹಸಿವೋಗೆ 
ಮೇದು ಮೆಲ್ಕೊತ್ತುತಿರಲ್‌ ವನಪಾಲಕನೀಕ್ಷಿಸಿ... ಪುಯ್ಕಲನಿಟ್ಟಂ 
(0ರಕ- ೩-೩) ; ಗೋವ್ಗಳಿಲ್ಲ. . , ದಟ್ಟೈಸಿದಾ ಸಸಿಗಳೆಡೆಯೊಳು 
ಮುಟ್ಟಿ ಮೇದವು ಹುಲ್ಲನು (ಗೋಜಾರು- ೯-೪೪): ಮೆಯ್ಸ್‌,: ೧. ಹಸಲೆಗ 
ಳೊಳಿಸೆದು ಮೆಯ್ವೆ ಳಕಜುಗಳ್‌ .ಕಡೆವಾಯಿನೊಜಕಿವ ನೀರ್ವೆರಸುಗುತೆ. 
ಪೋದ ಹರಿಣಹರಿಣೀವೃಂದದ ಮಂದವಜ್ಜೆಗಳುಮಂ ಕಂಡು (ಕುಸುಮಾ. 
೪೨೯8) ; ಹಿಂಗದೆಡೆಗೆಡೆಗಾಕಳುಗಳುದರಂಗಳಾಗಳು ತುಂಬ ಮೇಯ 
'ದಕಂಗಳಂ ಕುಡಿವುತ್ತೆ (8ಸಫ್ರು- ೬೦-೩೪) ; ಅಲಸದೆ ಪಿರಿದುಂ ಮೆಯ. 
* ತುರಗಂ (9ಕ್ಕಕಾ: ೫-೨೬): ಮೆಯ್ಯು ; ೧. ದುರ್ಗದ ದನಗಳು 
ತನ್ನ ಸೀಮೆಯ ಸರಹದ್ದಿನಲ್ಲಿ ಬಂದು ಮೆಯ್ಯುತಾ ಇವೆ (ಶತ್ರಶಾ- ೩೨)- 
೨. (ಆಲಂ) ಕಷ್ಟಪಡದೆ ಹೊಟ್ಟೆ ತುಂಬಿಸಿಕೊಳ್ಳು ; ಬಸಗೋಂಡನ 
ಹೆಂಡತಿ, ಬಸೆವಂತಿ ಕೂತು ಮೆಯ್ಕಲಿಕ್ಕೆ- ಬಂದವಳೆಂದು ಚುಚ್ಚುತ್ತಿದ್ದಳು 
(ಎತತ. 11, ೦೪೧): ಮೇಯು : ೧: ಮೃಗಸಂತಶಿ ಗಹ್ವರದಿಂ ಪೊಜ 
ಮಟ್ಟು, ಮೇಯುತಿವೆ ಮೊಳೆವುಲ್ಲಂ (ಗ0ಕ- ೯-೬) ; ಆ ಕುದುರೆಯು 
ಒಂದು ಹುಲ್ಲುಗದ್ದೆಯಲ್ಲಿ ಮೇಯುತ್ತ ನಿಂತಿರುವುದು ಅವನ ದೃಷ್ಟಿಗೆ 
ಬಿತ್ತು (ಮಯ. ೪-೭೯) ; ಹೊಲದಲ್ಲಿ ಚೆನ್ನಾಗಿ ಮೆಂದು ಬಂದ ಎತ್ತುಗಳು 
ಆನಂದದಿಂದ ಬಾಲವನ್ನಾಡಿಸುತ್ತಾ, ತಮ್ಮ ಮೈಮೇಲೆ ಕುಳಿತ ನೊಣವ 
ನ್ನೋಡಿಸುವ ಕಾರ್ಯದಲ್ಲಿ ತೊಡಗಿದ್ದುವು (444. 0). ೩. ನಾಶಮಾಡು ; 
ಧ್ವಂಸಗೊಳಿಸು : ದೇಶದುದ್ದಾರಕ್ಕೆ ದೇಹವನು ತೇಯಬಲ್ಲ ; ಮಂದಿ 
ಹೊಲಗಳ ನುಗ್ಗಿ ಮೇಯಬಲ್ಲ' (ಸಂತು. ೨೯-೦), ೪. ಆವರಿಸು: 
ಆಕ್ರಮಿಸು ; ಚಿಮಣಾಳ ಆಸಕ್ತಿ , . . ಅವನ ಹೃದಯವನ್ನೇ ಮೇಯ 
ಹತ್ತಿತು (ಗ್ರಾಮಾಯ- ೩೬೪) - 
[ದೇ.॥ ತಮಿ. ಮಲ. ಕೊಡ. ಕೋತಿ. ಪರ್ಜಿ. 


ಮೆ 


ಎಯ್ದೆ 


ಮೊಡವಿಯೊಳವನಂ 


ರ್‌ ; ತುಳು. 


೭೩೯೬ 


28 


18 


38 


ಮೇಂಗೆಯ್‌ 
ಮೆಯಲಿ ; ಕುರುಪ್‌, ಮೆನ್ನಾ ; ಮಲ್ಲೊ. ಮಿನೆ] 
ಮೇ, "ಮೇಂ' ನೋ. 
(ನಾ). ಕುರಿ ಮೇಕೆ ಮುಂತಾದುವುಗಳ ಕೂಗನ್ನು 


ಅನುಕರಿಸುವ ಒಂದು ಶಬ್ದ; ಮಗುವಿನ 
ಧ್ವನಿಯೂ ಕೇಳಿಸಿತು... 
(೫ರೂರ. ಕಳಾಸಾರ- ೬). 
ಮೇಂ, ಮೇ (ಸಪೂರೂ) * ಮೇಲ್‌ ` ಎಂಬ ನಾಮಪಡಕ್ಕೆ, ಸಮಾಸ 
ಪದಗಳಲ್ಲಿ ಬರುವ ಆದೇಶರೂಪ : `ಮೇಂಗಾಲ್‌', "'ಮೇಂಗೆಯ್‌' 
ಪರಾ: ಮೇ : 'ಮೇಗರೆ', 'ಮೇಗಾಲ್‌' ಪರಾ. [ಆಮೇಲ್‌] 
ಗ (ನಾ). ಹಣೆಯ ನನರ ಕಣ್ಣು : ಹಣೆ 
7 ಅಂತ್ಯ ವರು ವಿಕ್ರಮಶಾಲಿಗಳು . . , ಕೆಂಗಣ್ಮಸಗುತ ನಗುದನೆಯ 
ಹ ಪಂಚಮುಖದ ಬೇಂಗಣಲ್ಲರಿಯಂತೀಯೊಂದಮುನನುಕರಸಿದು 
ವೆಂಬಂತಿರೆಯುಗ್ರ ತೆಯಿಂ ಸಂಹರಿಸಿದರಸುಹೃದ್ವಾಹಿನಿಯ (6ಸುಣ. ೩-೫೦). 
[ಮೇಂ (೬ ಮೇಲ್‌) 4 ಕಣ್ಣು (ಎ ಕಣ್‌)] 


ಧ್ವನಿಯಂತೆ 'ಮ್ಲೇ' ಎನ್ನುವ 
ಹುಲಿ ಅವನ ದನವನ್ನು ಕೆಡಹಿ ಹಿಡಿದಿತ್ತು 


ಮೇಂಗಯ್‌ ` ಚ್‌ ನೋ. 
ಮೇಂಗಾಲ್‌, ಮೇಗಾಲ್‌: ಮೇಗಾಲು (ನಾ). ಕಾಲಿನ ಮೇಲುಭಾಗ ; 
ಕಾಮನ ತಿಳಿಗೊಳವೆನಿಪ ನಿಕಾಮನಖದ್ಯುತಿಜಲಪ್ರವಾಹದೊಳೆಸೆವಾ 


ವಾಮೆಯ ಮೇಂಗಾಲ್‌ ಸೊಗಯಿಸುವಾಮೆಯನನುಕರಿಸಿ ಮನಮನಿಟ್ಶುಳಿ 
ಗೊಳ್ಳುಂ (8೧೨. ೦೦-3೦) ; ಪಡೆದುವೆ ನಮ್ಮುನ್ನತಿಯಂ ಇಂತೀ 
ಮಡಮುಂ ಬೆರಲ್ಲ ಳೆಂ ಕಿತ್ತಡಿಯುಮೆನುತ್ತುರ್ವಿದಂತೆ ಮೇಂಗಾಲೆಸೆಗುಂ 
(ಶಿತೃಫು- ೩-೨೪) ; ಅಂಗಯಾ, ಅಂಗಾಲ್‌ ; ಮೇಂಗಯೇ, ಮೇಂಗಾಲ್‌, 
(ಕಮರ. ೦೬೫ ಶ್ರಯೋ)- ಮೇಗಾಲ್‌ : ಕಿಟ್ಟೊಡೆ ಮೇಗಾಲ್‌ ವೆರಲುಂ 
ಗುಟಂ.ಬರಿ ನೊಸಲ್‌ ನಿಟ್ಟೆಲ್ವು ಗೋನುಲ್‌ ಬೆನ್‌ , , , ಕಾಲಡಿಯೆಂದಿಂ 
ತಿವನುರ್ಚಿ ಪೊಳದುವಿಸಿ ತತ್ಸೌ ಜನ್ಮಕದಾಂಕುರಂ (ಶಾಂತಿಫು- ೪-0೬); 
ನದೀಲತಾಂಗಿಯ ಮೇಗಾಲ್ಗಳೆನಿಪ್ಪ ಪರಿಕಾಲ್ಗಳುಂ , , ,ಅನೂನಶೋಭೆಯಂ. 
ಪಡೆಯೆ (ಶತ್ತಪು. ೪-೨೨ 2); ಜನನುತಮಪ್ಪುತ್ತಮಗತಿಯಂ ಪಡೆದನಿಶಂ 
ತನಗೆ ವಿರಕ್ತರನೆಅಗಿಪ ವನಿತೆಯ ಮೇಗಾಲ್ಗಳ ಪಾಸಟಿಯಂ ನಾಮೆಯ್ದುವೆ 
ವೆಂದು ಮನೆದೊಳ್‌ ಭಾವಿಸಿ (ರಣ: ೩೨6). ಮೇಗಾಲು ; 
“ಪದಾಶ್ರಂ. ಪ್ರಪದಂ ಈ ೨ ಮೇಗಂಲು” (ಐ. ೨೦); ಶಿಖೆ 
ಬ್ರಾಹ್ಮಣ ನಯನ ಕ್ಷತ್ರಿಯ... ಮೇಗಾಲು ಮುಚ್ಚಿಗೆ (ಸರ್ವರ: 
9೬3-೭೬೭) ; ಹೆಬ್ಬೆಟ್ಟುಗಳು, ಪದತಳಗಳು. ಮೇಗಾಲು; ಹರಡು . 
ಕಣ್ಣುಗಳು, ಶಿರಸ್ಸು ಮುಂತಾದ ಸ್ಥಾನಗಳೇ ಸ್ಟ್ರೀಯರುಗಳಿಗೆ ಕಳ್ಳಸ್ಥಾನ ನ 
ಗಳಿನಿಸಿಕೊಂಬುವು (ಕಕ್ಕಿ. ೬೦): ee ಕೆಣಕಬೇಡ ಮೇಗುಲು ತುರಿಸ 
ಬೇಡ (ಗಾರಿ). [ಮೇಂ (ಆ ಮೇಲ್‌) 4- ಕಾಲ್‌] 

ಮೇಂಗೆಯ್‌, ಮೇಂಗಯ್‌. ಮೇಂಗೈ, ಮೇಗೆಯ*, ಮೇಗೈ (ನಾ). 
೧. ಮಣಿಕಟ್ಟಿನಿಂದ ಹಿಡಿದು ಕಿರುಬೆರಳಿನ ವರೆಗಿನ ಭಾಗ ಕೈಯ 
ಮೇಲುಭಾಗ : ಕಿಟ್ಟೊಡೆ: ಮೇಂಗೆಯ್‌, ' ಮೈೇಂಗಾಲ್‌. ಜೂ 
0೨೯ ಉರಾ)- ಮೇಂಗಯ್‌ : ೧. ಅಂಗಯ್‌ ; ಮೇಂಗಾಲ್‌, ಮೇಂಗಯ್‌ 
(ಕಮರ. ೦೬೫ ಶ್ರಯೋ) ; ಕಯ್ಯ ಮೇಗು ಮೇಂಗಯ್‌ (ಕಚ್ಚಿ ನು. ೩96 
ಶ್ರಜೋ)- ಮೇಂಗೈ : ೨. (ಆಲಂ) ಜಯ'; ಗೆಲುವು; ಮೇಲುಗೈ : 
ಬೆಂಗಯ್ಯಳ್ಗಲೆ ಸಾಸಿರಂಗಳೆಮಗುಂಟೆಂದೆಂಬ ಗರ್ವಂಗಳಿಂ ಮೇಂಗೈಯಪ್ಪೆ 
ವೆನುತ್ತೆ ಬಂದಿರಿಂ (ನ. ೦೦-೪೪). ಮೇಗೆಯ್‌ : ೧. “ಕರೋರ್ಧ್ವ 
ಮೆನಲ್ಕೆ ಮೇಗೆಯ್ದೆ ನಾಮಮಕ್ಕುಂ" (ಮಗಂ. ೯8-6). ಮೇಗೈ ; 
೧. ಮೊಳಕೈ ಮುಂಗೈಗಳನಾಡಿಸುತಂ ಮೊಳಕಾಲಿಕ್ಕುತೆಆಗುತೆ ನಿಲುತಂ 


ಮೇಯು, ಮೆ: 


ಅಂಗೈ ಮೇಗೈಗಳನಾಡಿಸುತಂ. [ಶಾಕಾ9- ಕಾಲಂಂ.ಕೆಯ್ಕೂಂ] ಬೆಂಗೊಂಡಾಗಿರೆ. 
(ಶೃಂಗೀರೆ ತ. ೪೬೬೨): [ಮೇಂ (ಆ ಮೇಲ್ಸ್‌,) _. ಕೆಯ್ಮ್‌] 


ಮೇಂಗೈ 
ಮೇಂಗೈ ` ಮೇಂಗೆಯ್‌' ನೋ. 
ಮೇಂಟಿ, ಮೆಂಟೆ. ಮೇಂಟೆ, ಮೇಟಿ, ಮೇಟೆ. ಮೇಣಿ, ಮೇಳಿ. 


ಮೇಟ್ಸ್‌ (ನಾ). ೧. (ಶೌರ್ಯದ ಅಥವಾ ಗೆಲುವಿನ ನೆನಪಿಗಾಗಿ 
ನೆಡುವ) ಕಂಬ; ಸ್ತಂಭ : ಬೆಳೆ ಮತರು ಕೂಟು ನಿ[ಂ]ತಾ 
ಮೇಂಟಿಯನ (೫963: ೫1111. 40೧-೮ ; ಸು. *ನೆಯ ಕತ); ಧರಣೀ 
ಮಧ್ಯದೊಳೊಪ್ಪೆ ಮೇಂ[ಟಿ]ಯವೊರಿಕ್ಕುಂ ಮೇರು[ವಾ] ಮೇರು 
ಮಂದಿರದಿಂ ದಕ್ಷಿಣಭಾಗದಲ್ಲಿ ಭರತಕ್ಷೇತ್ರಂ (₹4. 19, 6೦-3 : 1121) ; 
ಆದ್ಯಕ್ಷರದ ಬಿಂದುವಿಂಗೆ , - , ಮರ್ಕಟ - ಮಂಕಡ್ಕ ಮಕ್ಕಡ ; ಮೇಧಿ- 
ಮೇಂಟಿ (ಕನುರ. ೨ ಶ್ರಯೋ)- ವಿ. ಕಟಾವಿನ ಕಾಲದಲ್ಲಿ ಧಾನ್ಯವನ್ನು 
ಒಕ್ಕಲು ಕಣದಲ್ಲಿ ನೆಡುವ ಕಂಬ: ಮೇಟಿಗಂಬ : ಮೇಂಟಿ ಮೇಟಿ) 
ಎ. ಮೇಠಿ (ಮೇಧಿ) - ಒಕ್ಕುವ ಕಂಬ - ಕೃಷ್‌ (ತದ್ಕಕೋ. ೩0). 
೩. ಬೇಸಾಯ ; ಉಳುಮೆ: ಕೃಷಿ: ಮೇಲಿನ "ತದ್ಭಕೋ' 
ಪ್ರಯೋಗವನ್ನು ನೋಡಿ. ೪. (ಗ್ರಾಮದ ಮುಖ್ಯಸ್ಥನಿಗೆ 
ಕೊಟ್ಟ) ಮಾನ್ಯದ ಭೂಮಿ: ವೈಸಕ % ೫ [ಗಾ]ಮುಣ್ಣಗಂ[ಬೀರ] 
ಗಾಮುಣ್ಣಗಂ - - - ನಾಲ್ಕು ಬರಿಸ ಪರಿಯಾರಮಃ ಐದಾನೆ ವರಿಸ ಪಡು 
ವಾರದುಂ ಮೇಣ್ಣಿಯು ಸಕ್ತಿಗಮು ಇನೆತ್ತುಮಾ[ನ್‌]ಪ್ರಸಾದಂಗೆಯ್ದಾರಿ 
(194೩. 1ಸ-1, 80-0೬: 9ನೆಯ 53); ಸ್ವಸ್ತಿ ಸಮಸ್ತಗುಣಸಂಪನ್ನರಪ್ಪಲು 
ವತ್ತೊಕ್ಕಲುಮಿರ್ದು ಬಿಟ್ಟ ಧರ್ಮ್ಮಮಾವುದೆಂದಡೆ ಮೇಂಟಿಯಲು ಪಣ ೧ 
ತೋಂಟದಲು ಪಣ ೧ (೫%. ೫1-11, 0೫೮-06: 1109), ಮೆಂಟೆ : ೧. 
ಆತನನೀಗಳೆ ಅಅನರಮನೆಯಂಗಣಕ್ಕೆ ಮೆಂಟಿಯನಾಗಿಸುವೆನು (ಉನೂಕ್ಕ. 
000-63): ಮೇಂಟೆ: ೫. ಒಂದು ಬಗೆಯ ತೆರಿಗೆ: ಆ ನಾಂಡು 
ಅರಸು ಮಾಡಿಕೊಟ್ಟ ಮಾನ್ಯ x » ೫ ಪಾಳು ಮೇಂಟಿ ಸೇಸೆ ಸಿದ್ಧಿಯ 
ಹೊದಕೆ ಹದಿಕೆ » ೬ ೫ ಬೇಡು ಬಿಟ್ಟು . - ಮೊ[ದ]ಲಾಗಿ ಆವು 
ದೊಂದುಯಿಲ್ಲದೆ ೫ ೫ ೫ ಸರ್ವ್ವಬಾಧೆ ಪರಿಹಾರ (11ಇ2- 32-11, 
೪06-೩0; 1964): ಓ. ಒಂದು ಪ್ರದೇಶದ ಹೆಸರು: ಅಣಿಲಾಪುರದ 
ಪೆರ್ವ್ವಟ್ಟೈ ತೆಂಕಣ ಸೀಮೆ ಮೇಣ್ಣೆಯ ಪೆರ್ವ್ವಟ್ಟೆ ಪಡುವಣಸೀಮೆ ಮತ್ತಮಾ 
ಸಮಣ್ಣೆಜ್‌ಯೇಜ್‌ಯ ಬಡಗಣ ಕೋಡಿಯಿ ಪಡುವಲ್ಬಾಳಿಕಟ್ಟಿನ ಮೋ[ಗ] 
ಳೆಯ ತೋಂಟಯಾಗಿ ಪಡುವಣಭಾಗದೊಳ್‌  ಮೇಣ್ಟೆಯ 
ಬಟ್ಟೆಯಂ ಮುಟ್ಟಿ ಬಡಗಣ ಸೀಮೆ (930. ೩1-8, ೭6-50; 1045). 
ಮೇಟಿ: ೧. ದ್ರವಿಳಾಳೀಪತಿಯೆಂಬ ಚೋಳಿಕರೆ ರಾಜ್ಯಾಪಕ್ರಮಶ್ರೀಗೆ ಕಾಂಚಿ 
ಪೊಲಿರ್ದ್ವೊಪ್ಪವ ಕಂಚಿಸಂಚಳಿಸೆ ತೆಂಕಲ್‌ಘಟ್ಟಮಂ ದಾಂಟಿ ಸಾನಂವಿನೊಳ್‌' 
ರಾಜಿಗನೊಕ್ಕಲಂ ಬಡಿದು ತಂದೊಕ್ಕಲ್‌ ಜವಂ ನಟ್ಟ ಮೇಟಿಪೊಲಾದತ್ತಿನೆ 
ನೆಟ್ಟನೊಟ್ಟಜಿಕೆಯಿಂ ತಂಬಂ ಜಯಸ್ತಂಭಮಂ (ಮ್ಮ60- ೦೯೬೦, ೬೬-೨೬ ; 
2080) : ಇಳಾತಳವೆಂಬ ಕಳೆದೊಳು ಓತು ವಿಲಯಕರ್ತ್ತು ನಿಲಿಸಿದ 
ಮೇಟಿಯ ರೀತಿಯಾಯ್ತಾ ಮೇರುಶಿಖಿರಿ (8404. ೧-೩೦): ಆ ಸ್ವರ್ಲೋಕ 
ವೆ, ೈಭವವನಾರು ಬಣ್ಣಿಪರಲ್ಲಿಯಾ ಧೃವಂ ಮಿಸುಪ ನೀಲದ ಲಿಂಗಮಂ ಶ್ರೀ 
ಭಕ್ತಿಯಿಂ ಭಜಿಸಿ ಮೇಟಿಯವೋಲು ಮಹಾಭಾಸದಿಂದಿಹಂ 
(ರಕ್ಕೆ. ₹-08-೬)... ೩. ಮೇಟೆಯಿಂ ಊಟಿ ನಡೆದುದಲ್ಲದೆ ದೇಶದಟವೆ 
ಕೆಡುಗು (ಸರಕ್ಕ: 085೭); ಮೇಟಿ ಬಲವಿದ್ದರೆ ಕೋಟೆ ಗೆಲಬಹುದೆ? 
(ಗಾರ)... ೭. ಶ್ರೇಷ್ಠವಾದುದು; ಉತ್ತಮವಾದುದು; ಮೇಟಿ 
ಪುರುವಳ್ಳಿ ಎಲೆಯ: 


ಬರುಹು 


ಷ್ಠ 


ತ್ಪಾಟಿಸುಗುಂ ನಸ್ಮಕರ್ಮದೊಳ್‌ ವಿಷಮನದುಂ ಪಾಟಿಸಿ 
ಮರಿಚದೊಳೀಯಲ್‌ ಕೋಟಿಲತಾಕುಲಮದೇವುದಿಂತಿದಆ*ದಿರೊಳ್‌ 
(ಆತುರ, ೭-6೪). ೮. ಶ್ರೇಷ್ಠ ವ್ಯಕ್ತಿ : ಸವಿನಯಂಗಳ ಮೇಟಿ ದಾಸೋ 
ಹವನಲರ್ಚುವ ಚೇಟ -. - ದಯಾಳುಶುಂಕರನೊಲುಮೆಯುಳ್ಳಾಳು 


(8ಸಪು- ೬-0೦): ಮಾರನೃಪತಿಯ ತೇಜಿ ಭೂರಿಮೋಹನರಾಜಿ . . - 
ತೋರ ಮುಡಿಯ ವಧೂಟಿ ನಾರಿಯರೊಳುಂ ಮೇಟಿ (ತಂಕಾರಾ, 8-೬-8೭): 


೭೩೯೭ 


25. 


40. 


465 


ಮೇಂಟಿಗಂಡುಗ 


ತಾವು ಎಷ್ಟು ಶಾಸ್ತ್ರವನೋದಿ ತಪಗಳನು ಗೆಯ್ದರೂ ಸಿದ್ಧಿಯಲಿ ನಕಣ್ಣ 
ನಿಜದಿ ತಮಗೂ ಮೇಟಿ (ನನಾ. 19: ೬). ೯. ಮುಂದಾಳು; 
ಮುಖಂಡ ; ನಾಯಕ : ಸೀತಾರಾಮು ಮತ್ತು ರಾಮಚಂದ್ರ ಇಬ್ಬರೂ 
ಮೇಟಿಗಳುಗಿ ಒಂದು ಕಲ್ಲುಬಂಡೆಯ ಮೇಲೆ ಕುಳಿತಿದ್ದರು (ಕೇತು- ೪), 
ಬಾರಾ, ಓ ಬಾನ್‌ ಮಾನ್ಗಳೆ ಮೇಟೀ - . . 'ಬಾರಾ, ನಲ್ಲಿರುಳುಲಿ 
ಗಳ್ಳೊಡೆಯಾ ! (ಕಕಿಗೊ.. ೫೨-೦0೬): ೧೦, ಮುಖ್ಯ ಸೇವಕ: 
ಮೇಟಿಯ ಉಸ್ತುವಾರಿಯಲ್ಲಿ ಕೆಲಸಗುರರು. ಅಚ್ಚುಕಚ್ಚುಗಿ ಕೆಲಸವನ್ನು 
ಪೂರೈಸಿದರು (6): ೧೧. ನಡುವಿನ ಭಾಗ; ಕೇಂದ್ರ: ಮೇಟಿ 
ಶೀಲವ್ರತಶಿವೈಕ್ಯರ ಪಾಟಿಯೆಸೆವುಪ್ಟರಗುಡಿಗಳ ಮಾಟಕೂಟದ ಮಹ 
ಮುನೆಗಳೆನಿಸಿದವು (08ಪು. ೩4-3). ಮೇಟೆ ; ೨. ಹೊಟ್ಟ ಕಳೆದು ಭತ್ತ 
ನಿಂದು ಹುಲ್ಲು ಹೊಲ್‌ಗಟ್ಟಿತ್ತು ಒಕ್ಕಿದ ಮೇಟೆ ಕಿತ್ತಿತ್ತು ಹುಲ್ಲು ಮೆದೆಗೆ 
ಹೋಯಿತ್ತು (ನೋವಾ: 0೫3-8೩೩); ಕಳನ ಕೆತ್ತುವ ಮೈಟೆಯಂ ನೆಡುವ 
ಕುಡುಗೋಲನುಳಿಯದೇ ಮಸಯಿಸುವ ಗೊಂದಣಂ ಕುಡಿಯರುಗಳೊಳ 
ಗೊಪ್ಪಮಂ ಪಡೆದುದು (ಸತ್ಕು9. 0-39); ಹೂದಂಡೆಯನ್ನು ಮೇಟಿಗೆ 
ಕಟ್ಟಿ: ಉಳಿದ ಉಪಕರಣಗಳಿಗೆ ಸಾಲುಶರಣರೆಂದು ಹೂಮಾಲೆಗಳನ್ನು 
ಹಾಕಿ ಪೂಜೆ ಮಾಡುವರು (ಕನ್ನಣ- 0೩9): ಮೇಣಿ ; ೧೨. ನೇಗಿಲು; 
ರೆಂಟೆ ; ಪೂಜಿ ಪೊಡಪಟ್ಟೊಪ್ಪೆ ವಿರುಜಿಸಿ(ಬೆ)ದೆಯನಅಸಿದು ಪರಿಪುಮ£ 
ೊಂಟದೆ ನೀನೋಜೆಯ ಬಲ್ಲೆಟ್ಟುಗಳಂ ಯೋಜಿಸಿ ಸಲೆ ಪಿಡಿದು ಮೇಳೆ(ಣಿ) 
ಯುಂ ತಠ್ಯ ಮದಿಂ (ಅಶ್ಮಿತು- ೯-೨೪; ಆರು ಕಟ್ಟಿ ಉಳುತ್ತಿದ್ದ ಆ 
ಮನೆಯ ಮುದುಕಯಜಮಾನ ಗಾಡಿಯನ್ನು ಗುರುತಿಸಿ, ಮೇಣಿಯನ್ನು 
ಬೇರೆಯವರ ಕೈಗೆ ಕೊಟ್ಟು, ಓಡಿ ಬಂದು (ಕುರಮು. ೪): ೧೩. 
ನೇಗಿಲಿನ ಹಿಡಿ.-ಗೂಟ : ಏಟೋದಿದ್ರೇನು ಮೇಣಿ ಮೇಲೆ ಕೈ 
ಮಡ್ಡೋದು ತಪ್ಪ (ಕುಲಕ: ೦೬೪); ನೇಗಿಲಿನ ಮೇಣಿಯನ್ನು ಮಾತ್ರ 
ಕೈಯಲ್ಲಿ ಓಡುಕೊಂಡ ರಾಮಯ್ಯನು ಮೇಲಿನ ಗದ್ದೆಯಲ್ಲಿಯ ನಿಂತಿದ್ದನು 
(೫ನೂರು. 300), ಮೇಳಿ: ೧೨. ಉತ್ಪಪೆನೆಂದು ಮೇಳಿಯ ಓಡಿ 
ದಾಯೆರಡೆತ್ತದಾಯೇೇದು ನಡೆಸಲು (ರಕ್ಕತ 0೩೮); ಎತ್ತು ಜತ್ತಗಿ ನುಂಗಿ 
ಭತ್ತ ಬಾನವ ನುಂಗಿ ಮುಕ್ಕಟತಿರುವೊ ಅಣ್ಣನ ಮೇಳಿ ನುಂಗಿತ (86ರ: 
೨೪-೪)- ೧೫. ಪೂರ್ವಕ್ಕೆ ತುಳಿಗಿ ಉತ್ತರಕ್ಕೆ ತಲಹಾಗಿ ಬಿದ್ದ ಮರನ 
ತಂದು ನಿಬದ್ಧಿಯ ಕಾರುಕನ ಕೈಯಲ್ಲಿ ಸುಬದ್ಧಿಸಿ ಶುದೈೈ ಸಿ 
ಹುಗಿಲುದೆಗೆದು... . ಇಷ್ಟವೆಂಬ ವಿಶ್ವಾಸದ 
ಬೆಟ್ಟಿ (ಸಕತ್‌ 211, ೪೬-೯6): ಮೇಲಿ: ೧೨. ಧನ್ಯ 
ಕುಮಾರಂ ಉಟ್ಟು ನೋಲಸ್ತಿನೆಂದು ಮೇಟ್‌ಯಂ ಪಿಡಿದು ಪಿಡಿದೊತ್ತಿ 
೨ ನೆ:ಗಿಲ್‌ ನಡೆಮೊನೆಯೊಳ್‌ ನೆಗೆದ ಕಳೆಶಮಂ ಕಂಡು (ಸ್ನೀನಸಂ- 


ಅನಾದಿಯೆಂಬ 


ಮೇಳಿಯಂ 


ತಿರುಗಿಸಿ 
ಯಂ ಮಾಡುವವನು : ಕೃಷಿಕ; ಒಕ್ಕಲಿಗ : ಸಾಕುಯೆಲೊ. 
ನಣೆಮುರುಕ ಒಕ್ಕಲಿಗನೆ ಭರದಿ ಸೀಳುಕ್ಕೆಯುತ್ತುತ್ತು. (ಕ್ಯಾನತ- 0a); 
ಇಷ್ಟೊಂದು ಓದಿ ಮತ್ತೂ ಮನೆಗೆ ಬಂದು 'ಮೇಣಿಮುರುಕ'ನಾಗಬೇಕು 
(ಕಳುವು. 339). [ದೇ-॥ ತಮಿ. ಮೇಟಿ, ಮೇಲಿ, ಮಲ. 
; ತುಳು. ಮೇಟಿ; ತೆಲು. ಮೇಟರಿ. ಮೇಟಿ, ಮೇಡಿ: ಕೋತ. 
ಮೇಯ ; ಕುವ. ಮೇರಿ./ಸಂ. ಮೇರೀ, ಮೇಢೀ, ಮೇಥಿ] 
ಮೇಂಟಿಖಂಡುಗ * ಮೇಂಟಿಗಂಡುಗ ` ನೋ. 
ಮೇಂಟಿಗಂಡುಗ, ಮೇಂಟಿಖಂಡುಗ, ಮೇಟಿಗಂಡುಗ (ನಾ): ೧. ಒಂದು 
ಬಗೆಯ ತೆರಿಗೆ ; "ಧಾನ್ಯದ ರಾಶಿಗೆ ಹಾಕುತ್ತಿದ್ದ ತೆರಿಗೆ” (4೫೪- 
ಧನಬಳಂ ಕಾಳಗೊಲ್ಹು ಮೇಂಟೆಗಂಡುಗ (ಕೊಳಕ: ೦೯೩೬, 
ಅಲ್ಲಿ ಮನ್ನೆಯ 'ನಿಬನ ದ ಕಿಜುದೆಆ್‌ಗಳವೂವು 


ಸಿ 


೪00): 


ಸ್ವ 


ಲಿಕ್ಷ್ಮೇಕ್ಕರೆ. ೨೯-೩೩: 906) ; 


ಮೇಂಟೆ ೭೩೯೮ ಮೇಖು 
ಪೆನ್ನಡೆ ಮನೆವಣಂ ಪಿರಿಯರವಣಂ ಧನಬಳಂ ಕಾಳ! ೊಲ್ಹು ಮೇಂಟಿ ದಳು ಕಪಿಯ ತೊರಣ. ೬-೩೨-೭); ಸುಲಲಿತ ಜಘನಸ್ಥಲ ಮೇಖಲೆಯಗ್ರ 


ಗಣ್ಣುಗವಂಗಡಿಯ ತಿಂಗಳನ ಬೇಳೆಯೊನ್ನು (3ೌ22- ೫೫೩ ೫೭-೩೬; 1074). 
ಮೇಂಟಿಖಂಡುಗ : ೨. ಒಂದು ಬಗೆಯ ಅಳತೆ : ಮೇಂಟಖಂಡುಗ 
ದೇವರ್ಗೆ ಇನ್ನೀ ಧರ್ಮಮಂ ಪ್ರತಿಪುಳಿಸಿದವರ್‌ ವಾರಣಾಸಿ ಕುರುಕ್ಷೇತ್ರ 
ಪ್ರಯಾಗಾರ್ಗ್ಯತೀರ್ತ್ಯಂಗಳೊಳ್ಲ್‌ ಪತ್ತೋಸಾ]ಸಿರಕ್ಪಳೆಯಂ ದಾನಂಗೊಟ್ಟ 
ಫಳಮಕ್ಕುಂ (133. 1-8, 33-90 ; 80). ಮೇಟಿಗಂಡುಗ : 
ಮೇಟಿಗುಡುಗಮುಮಂ ಹನ್ನರಹಣಮುಮಂ ಬಿಟ್ಟರು (13. 17- ೩೯೨೨೭; 
2212). [ ಮೇಂಟಿ 4 ಕಂಡುಗ (ಆ ಖಂಡುಗ) ] 

ಮೆಂಟೆ " ಮೇಂಟಿ' 

ಮೇಂಡ (ನಾ). ಟಗರು ; ಕುರಿ: “ಅವಿಃ. ಊರ್ಣಿಯುಃ . . . ಮೇಷಃ, 
ಮೇಂಡಃಈ ೮ ಕುಲ್‌ (ಕಣಯ. ೪೬-೦೨೪). [ಸಂ. ಮೇಂಢ] 

ಮೇಂದು (ನಾ). ೧. ಮಿದುಳು : * ಮೇಂದುಜ್ವರ ' ಪರಾ. ೨. ಬುದ್ಧಿ: 
ಮಲಗಿಕೊಂಡಲ್ಲಿಯೇ ವಿಷ್ಣು 'ಕಮ್ಮುನಿಜಂ'ದೆ ಭಕ್ತನಾದ. ಮಂದವಾದ 
ಅವನ ಮೇಂಹೆ ಈ ವಿಚಾರಪ್ರವಾಹವನ್ನು ತಡೆಯಲಸಮರ್ಥವಾಯಿತು 
(ಸೇ, 0000). [+ ಮರಾ. ಮೇಂದೂ] 

ಮೇಂದುಜ್ವರ (ನಾ). ಮಿದುಳಿಗೆ ಬರುವ ಜ್ವರ: ಊರ ಜನರನೆಲ್ಲ 
ಉರಿದಳಿಡಿಸುವ ನಿಮಗೆ ಹುಚ್ಚು ಹಿಡಿದಿಲ್ಲವಷ್ಟೆ ? ಮೇಂದುಜ್ವರ ಬಂದಿಲ್ಲ 
ವಷ್ಟೆ ? (೩ನ. 6೯). [ಮೇಂದು + ಜ್ವರ] 

ಮೇಂಬೊಲ, ಮೇಬೊಲ (ನಾ). ಪ್ರಾಣಿ, ಪಕ್ಷಿಗಳು ಆಹಾರವನ್ನು 
ಹುಡುಕಿ ಮೇಯುವ ಭೂಮಿ. ಸ್ಫಳೆ: ಆ ಧೀವರಂ.ನಲಿಯು 
ತೊಂದುದಿನದುದಯದೊಳಗಾ ಹಕ್ಕಿ ದೆಸೆದೆಸೆಗೆ ಮೇಂ[ಣಗ. ಮೇ] 
ಬೊಲಕೆ ಹದವು ಮಿಗೆ ಹಾಆ ಮಹೋದೆದನಟಃತು (ಸಮ್ಮಕ್‌. ೨-೩೨) ; 
ಎಳಗಜುವಿಗೆಳ್ಳು. ಮೊಲೆಯಂ ಕೊಟ್ಟು ಮೇಂ[ಜಾ೫೨. ಮೇ)ಬೊಲಕೆ 
ತಳರಿದವು ಬಹುವಿಧಂಬಡೆದ ಮೃಗನಿಕುರುಂಬ (ಸಮ್ಮಗ- 0೦-೩೦). 
ಮೇಬೊಲ : ಮೇಲಿನ ಪ್ರಯೋಗಗಳ ಪಾಠಾಂತರವನ್ನು ನೋಡಿ. 

[ಮೇ 4 ಪೊಲ] 


"ನೋ 
ನೋ. 


ನೋ 
ನೋ. 


ಮೇಕ್ಕು "ಮೇ£ 

ಮೇಕ್ಟು ' ಮೇಗು ` ನೋ. 

ಮೇಕ್ಕು 'ಮೀಖು' ನೋ, 

ಮೇಕುದೋಟು ' ಮೇಗುದೋಟು ' ನೋ. 

ಮೇಕುದೋಲು "ಮೇಗುದೋಜು ` ನೋ, 

ಮೇಕೆ (ನಾ). ಆಡು : ಕರಿಯ ಮೇಕೆ [2086 ಮೆಕ್ಕೆ]ಯ ಕಾಳಸರ್ಪನ 
ತರಿಸಿ ತಾಣ್‌ಯ ಸಮಿತೆಗಳ ಸಂವರಿಸಿ ದೀಕ್ಷಿತನಂದನಾ ಖಳ ಮಾರಣಾಧ್ವರಕೆ 
(ಕೊ50- ೪3-೬) ; ಜವಾನನು ಒಂದು ಮೇಕೆಯನ್ನು ಹಿಡಿದುಕೊಂಡು 
ಬಂದ (ಉಯುಕ- ೧೯) ; ನೂಕಿಸಿಕೊಂಡು ಹೋಗುವುದಕ್ಕೆಂತ ಮೇಕೆ 
ಕಾಯೋದು ಲೇಸು (ಗಾರೆ), 

[ಆಸಂ. ಮೈಕ./ ತೆಲು, ಮೇಂಕ್ಕ ಮೇಕ ಕೋಲಾ. ನಾಯ್ಕಿ. ಮೇಕೆ, 

ಪರ್ಜಿ. ಮೇವ ; ಗಡಬ. ಮೇಗೆ ; ಗೊಂಡಿ. ಮೆಕಾ] 

ಮೇಕ್ಕೆ " ಮೆಕ್ಕೆ ' ನೋ. 

ಮೇಕೆಕೊಂಬುಬಳ್ಳಿ (ನಾ)- ಹೋತದ ಕೊಂಬಿನಂತೆ ಕಾಣುವ ಕಾಯಿ 
ಗಳನ್ನು ಬಿಡುವ ಒಂದು ಬಗೆಯ ಬಳ್ಳಿ ಮಾಧೀಘಲ, ಮಗ್ಮಿಕ. 
ಮೇಕೆಕೊಂಬುಬಳ್ಳಿ (ಕ್ಕ ೩೯-೦೦೬೮). * ಮೇಷಶೃಂಗಿ ` ಪರಾ. 

[ಮೇಕೆ 4 ಕೊಂಬ್ಬು 4 ಬಳ್ಳಿ 

ಮೇಖಲೆ, ಮೇಖಳೆ (ನಾ). ೧. ಹೆಂಗಸರು ಸೊಂಟದಲ್ಲಿ ಧರಿಸುವ 
ಒಂದು ಬಗೆಯ ಒಡವೆ; ಒಡ್ಕಾಣ ; ಡಾಬು: ಆ ಖರಾರಿಗೆ ವಿಜಯವಿಭ 
ವವು ಲೇಖವಾದುದುಯೀಂದು ಸಿಂಧುಸಮೇಖಲಾಲಂಕೃತೆಯ ಸುತೆಕೊಂಡಾಡಿ 


ದೊಳೆಸೆವ ಮಂಜುಮಣಿದೀಪದ ಕಜ್ಜಲರೇವೆ ನೆಗೆದುದೆನೆ. ಕಣ್ಣೊಲವಿತ್ತುದು 
ರೋಮರಾಜಿ ರಾಜಾನನೆಯಾ (೧೩8 ೭ ೪). . : ೨. ಗಂಡಸರು 
ಧರಿಸುವ, ಮುಂಜತೃಣದಿಂದ ಮಾಡಿದ ಉಡಿದಾರ ; “ರಸನ 
ಮೇಖಲೆ ಕಾಂಚ ಸಪ್ತಕ ಕಳಾಪಿ ಸಾರಸನ ಮೆನಲುಡಿದಾರಮಕ್ಕು” (ಮಂಗಂಾ, 
0-೩೦); ಜಲರುಹಬೀಜರಾಜಿಗಳನಾಅಪ , . . ಮುಂಜಮೇಖಲೆ 
ಗಳೆನೆ4ಪ್ಪ ಮಾಡುವ ಸಮಿತ್ಕುಶಮಂ ತರವೋಪ ... ವ್ಯವಸಾಯ 
ಮೆತ್ತಲುರಿ(ಕಾರಂಘೂ, 3೨3). ೩. ಕತ್ತಿ ಮುಂತಾದುವನ್ನು ಸಿಕ್ಕಿಸುವ 
ಸೊಂಟದ ಪಟ್ಟಿ ; ನಡುಕಟ್ಟು : “ ಮೇಖಲಾ , . , ಆಯುಧವು ಜಾರಿ 
ಹೋಗದ ಹಾಗೆ ಕಟ್ಟಿದ ಕಟ್ಟು” (1, 3೬4): ೪. ನಡುವಿನ 
ಭಾಗ ; ಮಧ್ಯಭಾಗ : ಮಲಯಮೇಖಲೆಯಂತೆ ಚಂದನಪಲ್ಲವಾವ 
ತಂಸೆಯುಂ .. . ಯಕ್ಷಾಧಿಪಲಕ್ಷಿಯಂತಳಕೋದ್ಳಾಸಿ[ಯು: ಮೆ]ನಸಿ 
ದೇಜುಂಜವ್ವನೆಯ ರೂಪಾತಿಶಯವಮನೆವೆಯಿಕ್ಕದೆ ನೋಡುತ್ತಂ (ಗರಂ: 
೪): ೫. ಸೊಂಟದ ಹಿಂದಿನ ಕೆಳಭಾಗ ; ಜಘನ ; ನಿತಂಬ; 
“ತಿಗದಲ್ಲಿ ಮೇಖಲೆಯೆನಿಪ್ಪದು” (ನಗಣ. 0೪೨-೦೯): ೬. ಪರ್ವತದ 
ಸಾನು ತಪ್ಪಲು. ೭. ಪರ್ವತದ ಅಗ್ರಭಾಗ ; ಶಿಖರ ಕ 
“ಕಾಂಚಿಯುಂ ವಸ್ತ್ರಂ ಪರ್ವತದಗ್ರಮುಂ. ಜಘನಮಿಂತುಂ ಮೇಖಲಾ 
ವಾಚಕಂ” (ನಾನಕ. 00). ೮. [ಅಶ್ವಶಾ] ಕುದುರೆಯ ಒಂದು 
ಅವಯವ : ರಂಧ್ರದ ನಾಭಿಯೆಡೆಗೆ ಉಪರಂಧ್ರಮೆಂಬ ಪೆಸರಕ್ಕು ರಂಧ್ರದ: 
ಉಪರಂಧ್ರದ ನಡುವೆ ಮೇಖಲೆಯೆಂಬ ಪೆಸರಕ್ಕುಂ (ಅಕ್ಕಣ. ಪುಟ, 6೯): 
ಮೇಖಳೆ : ೧, ಮತ್ತೊರ್ವಳತಿಸಂಭ್ರ ಮತ್ವರಿತದಿಂ ಮೇಖಳಾ ಕಳಿತರುಚಿರ 
ಲುಳಿತಾಧರವಲ್ಲವೆ ನೋಟ್ಟ ದಂಡುಗಳೊಳಂಡುಗೊಂಡು ಸೊರ್ಕಿದಾನೆ 
ಬರ್ಪಂತೆ ಬಂದು (ಶಂಕರಾ: ೪-೬೬ ವ): ಮೇಖಳಿ ಘನಾಗಮಲಕ್ಷ್ಮಗೆ 
ದೀಪಮೂಲೆ ಜಾರಾಗಮನಕ್ಕೆ ೬ ೬ ಎನಲ್‌ ನಭೋಭಾಗದೊಳ್ಳದು 
ಬಿತ್ತರಿಸಿದತ್ತು ತಟಿಲ್ಲತೆ (ಬಂಕ. 6-೪) ; ನಕ್ಷತ್ರ, ಖಚಿತಮೇಖಳೆಯಾದು. 
ದಯ್‌ ವೇಳೆ ಕೃಷ್ಣಾಂಬರಾನಿಶಿ ಚತುರ್ದಶಿಗೆ (ಅಗನ. ೩೬೭-೦). ೨. ಸಲೆ 
ಭೈಕ್ಷಪಶನಮಜಿನಂ ಪಲಾಶದುಡಂ ಜಟಾಳಿ ಕೌಪೀನಂ ಮೇಖಳೆಯೆಂಬಿತಿವೆ 
ಪಟ್ಟಾ ತ್ಮಲಿಂಗದೊಳ್‌ ಬ್ರಹ್ಮ ಚಾರಿವರ್ಣಿಯೆನಿಕ್ಕುಂ (ತಸ್ತು ಕೋ. ೫೭-೩೦). 
೬, ಮಂದರಮಹೀಧರದ ನಂದನಮೆಂಬ ಮೇಖಳೆಯಿಂ ಸಾಸಿರದ ನೂಟ್‌ಪ್ಪ 
ತ್ತೊಂದು ಯೋಜನಮಗಲದಿಂ ತಾರಾಗಣವಿಮಾನಂಗಳಿರ್ಕುಂ (ಸುಕುಮಾ, 
೧೦-೩೯ ವ); ಶ್ರೀಜಿನಭವನಚತುಷ್ಟ ಯರಾಜಿತಮೊಂದೊಂದೆನಿಪ್ಪ ಮೇಖಳಿ 
ನಾಲ್ಕುಂ ರಾಜಿಸೆ .ಮಂದರಮೆಂತಾರಾಜಿಸಿದುದು ಲಕ್ಷಯೋಜನೋನ್ಮತಿ 
ಯಿಂದಂ (ನುಣ್ಣಪು. ೨-0), ೮. ರಂಧ್ರದ ನುಭಿಯೆಡೆಯೊಳುಪರಂಧ್ರ 
ಮೆನಿಕ್ಕುಂ ಸರಂಧ್ರದುಪರಂಧ್ರದ ನಡುವಂದಕ್ಕುಂ ಮೇಖಳೆಯುಂ (6ಕ್ಕ ಕಾ 
ee). [ಸಂ. ಮೇಖಲೂ] 

ಮೇಖಳೆ ` ಮೇಖಲೆ ' ನೋ. 

ಮೇಖು, ಮೇಕ್ಕು (ನಾ). ೧. ಕೋಲು; ಬೆತ್ತ; ಸಕಲಪಣಕಟ್ಟುಗಳ 
ಅಧಿಕಾರಿಗಳನ್ನು ಹಿಡಿತರಿಸಿ ನಯದಿಂದಲೂ ಮೊಂಡರಿಗೆ ಮೇಖು ಛಡಾಯಿಸಿ. 
ಕೊರಡೆಗಳಯಿಂದಲೂ ಸಹ ಗರಮಾಗರಮಾ ಮಾಡಿ ಜನರಿಂದ ಸ್ರಜರಾನೆ 
ತೆಗೆದು (ಕಕ. ೩). ಮೇಕ್ಕು : ೨. ಗೂಟ; ಬೆಣೆ; ದಸಿ : 
“ಸ್ಮಾಣುಃ: ಧ್ರುವಃ, ಶಂಕು; - ೩ ಮೋಟಿನ ಹೆಸರು. ಗೂಟ, ಮೇಕು” 
(&ರ್ಮಾಂತಿ. 000) ; ಬಲುವೆಯ ಕಾಲ ಪೆಂಡೆವುಹು ಮಾನ್ಸರಿ ಭಾರಿ ನಗಾರಿ 
ಮೇಕು ಮಂಗುಲಿಪ ಸುರಾಂತ ಸತ್ತಿಗೆ ನಿಶಾನೆಯು ಮಾಯ್ಕರುತಾಪು 
ಸಿಂಹನಿಂದುಲಿವ ಸುಡೆಕ್ಕೆ ವೀರ್ಜಡೆಯು ಶಂಖ ಸುಚಕ್ರವು ರಾಜರಾಜನಿಂದಲಿ 
ಪಡೆದಾತ ಘಂಟೆಯ ನರೇಶ್ವರ ಭೀಕರ ಶತ್ರುಸಂಹರಾ (ಬಳಕ. 0-08೬)... 


೩. “ ಮಾಂಸವನ್ನು ಬೇಯಿಸುವಾಗ ಅದನ್ನು ಸರಿಯಾಗಿ ಹಿಡಿದಿ ತ್ರ 
[ 


ಕೊಳ್ಳುವ ಮರದ ಅಥವಾ ಲೋಹದ ಕೋಲು. ಕಂಬಿ, ಸಲಾಕಿ. 


ಮೇಕು” (skewer 2010)... - ಪಾರ. ಹಿಂ. ಮರಾ. ಮೇಬ್‌] 
ಮೇಗೆ (ನಾ). ಮೋಡ: ಮುಗಿಲು: `"ಮೇಗಂ ಮುಗಿಲೆದು ನೀರ 
ತೇರೆಂದು ಘನಂ'' (400, ೫೬); “ಮೇಗೆ - ಮೇಘ ಇ ಮೋಡ" 


(ಕೋ. ೩೬)- ನ ಮೇಗವಣ್ಣಿಗೆ " ಪರಾ. [-ಆಸಂ. ಮೇಘ] 
ಮೇಗಡೆ (ನಾ)- ೧. ಮೇಲುಭಾಗ : ಉಪರಿ : ವ್ಯಗ್ರವಾನೆಯ ಸುಂಡಿಲಂ 
ಹಸ್ತಾಗ್ರದಿಂ ಪಿಡಿದೊತ್ತಿ ಬರಸೆಳೆದಾಗ್ರ ಓಸಿ ಹಿಂದಕ್ಕೆ ತೆಗೆದಾ ಮೇಗ 
[೫೫ ಮೇಲ್ಲ]ಡೆ ಗೆ ಪಾಯ್ದು (644. 33-08) : ಗಗನದ ನಡುವೆ 
ಪಿರಿದುಂ ಬಳಸಿದಾ ತ್ರಿತಯದೊಳರ್ದಮದ್ದಳೆಯಾ ತಲೆಯ ಮೇಗಡೆ 
ನಿಲಿಸಿದಿಡಿಮುದ್ದಳೆಯೆನಲದಸ್ತಿರ್ಯಗೂರ್ಧ್ಯೋಜ್ವಳವಿಭೇದದಿ ಮೂಜಗಂ 
ಷಡ್ಜ ,ವ್ಯಭರಿತವದು (ಸಾಳ್ಮಳಾ- ೧-೩೦): ಆಂಬುಪೂರಿತೋದರಮೆನಿಪಂಬು 
ದಾವಳಿಯ ಮೇಗಡೆಯೈತರುತಿರ್ಪ ಪಾಂಗ ಶೀಕರದೊಳೆ ನಾಂದ ನೇಮಿ 
ಭವದ್ರಥಮಿಿಲ್ಲ ಸೂಚಿಕುಂ (ಕುಂತ. ೧೦೦-೦೬೦). ೨. 
ಬಹಿರಂಗ; ಬಾಹ್ಯ: ಬಟ್‌ದೆ ಬೋಳ್ಳೈಸದಿರು ಕಾರ್ಯದ ಹೊಟ್‌ಗೆಯೇನದ 
ಹೇಳು ಮೇಗಡೆ ವೆ:ಜಸಿವವರು ನಾವಲ್ಲ (ಕುನ್ಮಾಕ- ೫ 
(ಆ ಮೇಲ) 4- ಕಡೆ] 


ಗಳನಾಂತ 


[ಮ್ಮ 
ಮೇಗಣ್‌ ` ಮೇಗು ` ಪರಾ. 
ಮೇಗಣ ` ಮೇಗು ' ಪರಾ, 
ಮೇಗರೆ (ನಾ). ೧: ಮೇಲಿನ ತುದಿ: ಮೇಲುಭಾಗ : ಅವನಾಗದೋಕ್ತದಿ 

ಮತ್ತೆ ಲಿಂಗದ ಮೇಗರೆಯ ನಿರ್ಮಾಲ್ಕವನು ಬೇಜ್‌ರಿಸಿ ಭಕ್ತಿಯಲ್ಲಿ. . . 
ನಮಃಶಿವಂಯೆನುತಿತ್ತ ಮುಂದಾದ (ಕುಪ್ಮಾಲ, ; ಸುರಿದೆದತಿವಃ 
ಯೆಂದು ಕುಲಗಿರಿ ಕರಗುವುದೆ ಮೇಗರೆಯ ಶಿಲೆಯಿಬ್ಬೆ! ರಳು ನೆನೆವುದೆ. 
(ಕುಷ್ಮಾಕೆ 9-33). ೨. ಮೇಲುಮೇಲಿನದು: ತೋರಿಕೆ : ಬಾಹ್ಯ : 
ಮೇಗರೆಯ[8೫೦. ಯೆ] ಮಾತಲ್ಲ ಬಾಲಕನಾಗುಹೋಗಿನ ಕೊಜಿತೆ ನಿನ್ನನು 
ತಾಗುವುದು ನೀ ಸೈರಿಸು (ಕುಣ್ಮಾಸೆ. 00-83) ; ನಿಜಬಂಧುಜನದನುರಾಗ 
ಮುನ್ನಿನ ಪರಿಯಲಿರದಸ್ಮದ್ದಿರೋಧದಲ್ಲಿ ತಾಗಿ ಬಾಗಲದೇಕೆ ದೇಹತ್ಯಾಗ 
ಪರಿಯಂತಹುದವಣ್ಜೆ ಗೆ ಮೇಗರೆಯ . ಮಾತಲ್ಲವೆಲೆ ನಳಿನಾಕ್ಷಿ (ಇಛಾಗ- 
1-0-೬0); ಚಾರುನ ಹೃದಯಕ್ಕೆ ಗಭೀರತೆ ಎಂಬುದೇ ಇಲ್ಲವೇ ? ಕೇವಲಿ 

ಅವಳು ಮೇಗರೆಯ ಚೆಲ್ಲಾಟವನ್ನಷ್ಟೇ ಬಲ್ಲಳೇ ? (ಇಕ್ಕಳ. 3೬೭). 
[ಮೇಗು 4. ಕರೈ./ತುಳು. ಮೇಗರೆ. ಮೇಗಲೈ ಮೇಗಳ ಆರೋಪ] 
ಮೇಗವಣ್ಣಿಗೆ (ನಾ): ೧. ಮೋಡದ ಬಣ್ಣ : ಮೇಘವರ್ಣ : ಚಂದ್ರಿಕೆ 
ತಾಂಬೂಲಾದಿ ಮೇಘವಣ್ಣಿಗೆಸೀರೆ eS 
ಬಣ್ಣವಂಡವನೇನ ಬಣ್ಣಿಸುವೆ (ಅಸಾ. ೪-0): ೨. ಮೇಘವರ್ಣದ 


ರೇಷ್ಮೆ ಬಟ್ಟೆ : ಮೇಗವಣ್ಣಿಗೆಯ ಪೊದಕೆಯ ಪೊದೆದು ಪ 
ದಿಂದಬಿಳಶಿವಭಕ್ತಜನಮಂ ಪೊರೆಯು: . ಇರ್ಪ ಚರಮೂರ್ತಿಯಾರಿ 


(ಒರ್ಕೇಪು- ೦೩-೫೫). 
ಮೇಗಳ ` ಮೇಗು ' ಪರಾ. 
ಮೇಗಳ (ಕ್ರಿ). ೧. ಒಳ್ಳೆಯದನ್ನು ಗ್ರಹಿಸು: 

ಮನಗಾಣು : ಮೇಗಜಯದಬಳಿಯರ್‌ ಗತರಾಗಿಗಳಾಗಿಸಿದ ಕೃತ್ರಿವ 

ಗಳ್‌ ೨. ಮುಂದೆ ಆಗುವುದನ್ನು 
ತಿಳಿ .-ಗ್ರಹಿಸು : ಮೇಗರೈ ಅಕಿ] ಯದುಬ್ಬಿನಲಿ ನಕ್ಕರೆ ಹೋಗಿಬಿಡುವೆನೆ 
ಸೋಲಿಸದೆ ಹೊಟಿಸಾಗುವೆನೆಯಿನ್ನೊಡನೆ 
[ಮೇಗು 4. ಅಜ] 
ಮೇಗಾಲ್‌ ` ಮೇಂಗಾಲ್‌' ನೋ: 
ಮೇಗಾಲು ` ಮೇಂಗಾಲ್‌ ` ನೋ. 
ಮೇಗಾಲ್ಲುಡಿಗೆ (ನಾ). ಕಾಲಿಗೆ ತೊಡುವ ಆಭರಣ ; ಕಾಲಿನ ಸರ : 


[ಮೇಗ 4 ಬಣ್ಣಿಗೈೆ] 


ಹಿತವನ್ನು 


ಸ 


ಕಿಡುಗುಂ (೩ನುರ- 0೪-೩೯). 


ಸೆಣಸು (ಕುಪ್ಪಾಪಿ- ೬ಂ3: 9-8೭): 


ರೀ 


( 
ಮೇಗಾವಲು (ನಾ). ಮೇಲ್ವಿಚಾರಣೆ ; ಉಸ್ತುವಾರಿ: ಬಲದ 
ಮುಂಗುಡಿ ನೀಲನದು ಪಿಂಗಲಿಯ ಕಾಹು ಸುಷೇಣನದಡು . , , ಖಳರ 


ಕಳ್ಳೇಜುಗಳ ಮೇ [ಕಾಣಂ- ಮೈ ] ಗಾವಲು ವಿಭೀಷಣದೇವನದು (ತೊಂಂ, 
[ಮ (ಇಮೇಲ್‌) + ಕಾವಲು («ಕಾವಲ್‌)] 
ಮೇಗಾಹು (ನಾ). ಮಿಗಿಲಾದ ಕಾವಲು; ಭದ್ರವಾದ ರಕ್ಷಣೆ: 
ಬಿಟ್ಟಿದೇವನ ಮೇಗಾಹಿನ ಲೆಂಕ - ... ನಿಲಿಸಿದೆ ಕಲ್ಲು (ನ್ಕಂ. 0೯೪೦; 
00-8; 1194). [ಮೊ (ಎ ಮೇಲ್‌) 4 ಕಾಹ್ಠು ( ಆಕಾಪು) 
ಮೇಗಾಳಿ (ನಂ). ಮೇಲುಗಡೆಯ ದಿಕ್ಕಿನಿಂದ ಬೀಸುವ ಗಾಳಿ: ಬೇಟಿ 
ಯಾಡುವ ಮೃಗ ಅಥವಾ ಬೇಟಿಗಾರನಿರುವ ದಿಕ್ಕಿನಿಂದ ಬೇಟೆಗೆ 
ಗುರಿಯಾಗುವ ಪ್ರಾಣಿಯ ಕಡೆಗೆ ಬೀಸುವ ಗಾಳಿ: ಗೋರಿವೇಂಟಿಯ 


೬-೬-೮). 


ವರಂ ತಿರುಗಿ ಕಾಂತಾರದೊಳು ಮೃಗವ ನೆಲೆಗೊಳಿಸಿ 
ಮೇಗಾಳಿಯಿಂ ದೂರದಿಂ ತೋಜಕಿತ್ತನೊಡ್ಡಿ ಕಿಗ್ಗಾಳಿಯಿಂ ಬಂಡಿಯಿಂ 
ದಿಳುಹಿ ಹುಲಿಯ (ಜಕಳಾ: ೫-೩೦) : ಹಿಡಿಂಬನೆಂಬವನು . ., ಮುರಿ 


ಮುರಿದು ಮೇಗಾಳಿಯಲಿ ಮೂಗರಳಿ ಮಾನವಗಂಧವಿದು ಗೋಚರಿಸಿತ್ತೆ 
ತ್ತಣದೋ ಮಹಾದೇವೆನುತ ಬೆಳಗಾದ (ಕನ್ಯಾ. ೯-೦೦) ; ಬೇಟೆಯಾಡುವ 
ಮೃಗದ ಮೇಲಿಂದ ಬೇಟಿಗೆ ಗುರಿಯಾದ ಪ್ರಾಣಿಯ ಕಡೆಗೆ ಬೀಸುವ ಗಾಳಿಗೆ 
ಮೇಗಾಳಿಯೆಂದೂ ಪ್ರಾಣಿಯ ಕಡೆಯಿಂದ ಆ ಮೃಗದ ಕಡೆ ಬೀಸು: 
ಗಾಳಿಗೆ ಕಿಗ್ಗಾಳಿಯೆಂದೂ ಹೆಸರು (ಸಂಣನೆ: 3೦೫). `ಕಿಗ್ಗಾಳಿ ' ಪರಾ. 
[ಮೈ (ಇಮೇಲ್‌) 4 ಗಾಳಿ] 

ಮೇಗು. ಮೇಕ್ಕು (ನಾ): ೧: ಮೇಲುಭಾಗ; ಮೇಲುಗಡೆ: ಆ 

ನಾಗಶರ್ಮಂ ರಾಗಿಸಿ ಮೇಗಂ ನೋಡಿ ತನ್ನೊಡನೆಯ ಬಡಪಾರ್ವಂಗಿಂತೇದಂ 


(ಶಂತತಂ- ೦6೬-೩) ; ಉರಗಂ ಕೊಂಡಲ್ಲಿಂ ನಾಲ್ವೈಃ ಲನಿತಂ ಕಳೆದು ಕಟ್ಟಿ 
ಮೇಗಂ ಬೇಗಂ ಸೆರಿವಿಡುಗೆ ಸುಡುಗೆ . . . ನಿರ್ವಿಷಮಕ್ಕುಂ (೧ಣ್ಮನ. 
೨೩6) ; ನೆರವಿಗರ್ಬಳಿಕ ಸುಮ್ಮಾನದೆ ಮೇಗ ನಿಟ್ಟಿಸುತ ಮಾನಿನಿಯಾ 
ಸೈೇಂದುಮಂಡಲವನು ಕಂಡಾನ 

ಪಿ. ಮಿಗಿಲು: 
ಜಸಕ್ಕಾಗರಮಾದ ಬದ್ದೆಗನಿನಾ ನರಸಿಂಹ; 
ಚಾಗದೊಳಮೊಂದಿದ (ಶಂಶರಾ- 0-8೦) ; 
ಸಿರಿಯ ಸಾರ್ಕೆಗಮಾಯತಿಯಿರ್ಕೆಗಂ ಮೇಗೆನಲಿಲ್ಲದುತು. 
ನೆಗಟ್ತಿರ್ದುದಜಳಂ (ಚತಿಶು- 0-೬6) ; ಇದೆ ದಿವ್ಯಶ್ರೀ ವಿಲಾಸಾಲಯವಿದೆ. 
ಸುರಭೋಗೋಪಭೋಗಾಸ್ಪದಂ ಮತ್ತಿದಲ್‌ಂ ಮೇಗಿಲ್ಲ ಕಲ್ಬಂ (ಸುಳವ. 
೯-೨೭). ೩. ಘನತೆ: ಹಿರಿಮೆ: ಗೌರವ ; ದ್ರುಪದಂ ರಾಜ್ಯಮದಿ 
ರಾಮದೋನ್ಮತ್ತ ತನುಂ ಗರ್ವಗ್ರಹವ್ಮಗ್ರಚಿತ್ತನುಮಾಗಿ ಮೇಗಿಲ್ಲದೆ . . . 
ನುಡಿದೆಂ (ಶಂಶಕಾ- ೪. ಒಳ್ಳೆಯದು: ಹಿತವಾದುದು ; 
ಮೇಗಂ ಬಗೆವೊಡೆ ವಧೆ ಹಿತಮಾಗದು ಮತ್ತಂಗೆ (ಯಶೋತ. ೩-೦೫) ; 
ಹ್ನಿಯ ಬಾಗು ಸಾರಾನೂನಭಕ್ತಿತ್ರಯದಾಗು ಸುಮಾನಸದ 
ಬ್ರತಿಗಳಿಗೆ ಲಾಗುವದನ್ಮರಿಗೆ ಮೇಗು (೨ಿಸಫು- ೬೪). ೫. ಆಡಂಬರ: 
ಡೌಲು ; ಒಣಜಂಭ : " ಮೇಗುದೋಜು ` ಪರಾ. ೬. ಮುಂದೆ 
ಆಗುವುದು. -ನಡೆಯುವುದು : ` ಮೇಗುಗಾಣ್‌* ` ಪರಾ. ೭. (?) 
ದೀವದ ಬೇಂಟೆಯಂ ಬಿನ್ನೆಪಂಗೆಯ್ವೊಡೆ ಗಾಳಿಯುಂ ಕಟ:ಪುಮುಜೀ; 
ಕಾಪುಂ ಮೇಪುಂ ತೋಡುಂ ಬೀಡುಂ ದೆಸೆಯುಂ ಕೊಸೆಯುಂ ಮೆಚ್ಚುಂ 
ಜೆಚ್ಚುಂ ಪೋಗುಂ ಮೇಗುಂ ಬಿದಖುಂ [ಕೆದಲುಂ] ಪರ್ಚುಂ ಕುಂದುಮನ 
ಮೇಕ್ಕು : ೮. ಒನಪು: ಬೆಡಗು; 


ಒನಪು; 


ನುಡಿದರು (ಕಂಠರಿ, ೯-0೪). 

ಜಗತ್ರಿತಬಂ ಗಳೊಳ್‌ 
ತ್ಯ ನಾಲ್ವೆರಲ್‌ ಮೇಗು ಪೊಡಟ್ಟ 
ಬೀರದೊಳಂ ಗುಣಾರ್ಣವಂ 


ದವಿಂದು 
7ತ್ತಮ 


ಪೆಜರ್‌ ” 


ತಿ-೪೬ನ). 


ಜ್‌ದು (ಶಂಶಥಾ ೫-೫೩ ಐ). 


ಮೇಗುಗಾಣ್‌ 


ಒಯ್ಯಾರ : ಅರಲಂಬನಂಗಡಿ ರತಿಯ ರಾಗದೋವರಿ ಪದಿರ ಪಾಳಯಂ 
ಮೇಕಿನಾಕೆ ಗಾಡಿಯ ಗಡಿ ಕುಪರಿಯುಪರಿಯೆನಿಪುದಂಗಜನ ಘಾರಾಘಾರಿ. 
ರಾಜಿಸುವ ಸೂಳೆಗೇರಿ (ಶಕ್ಕಕಾ. $-68)- ೯: ಮೇಲಾಟ; ಹುರುಡು ; 
ಪ್ರತಿಸ್ಪರ್ಧೆ : ಇದು ಇವನ ಹಿರಿಮೆಗೆ ತಕ್ಕುದಲ್ಲ. ಇದೆಲ್ಲ ಮಕ್ಕ ಲಾಟಿ, 
ಮಕ್ಕಳ ಮೇಕಿನಾಟ (ಹಂಗರ: 008). ೧೦. ದ್ವೇಷ; ಸೇಡು: 
ಆ ರೇವಕ್ಕನ ಮೇಕಿನ ಮೇಲೆ, ಆ ಮಾದನ ಮೇಕಿನ” ಮೇಲೆ ಮದುವೆ 
ಮಾಡಿಕೊತೇನೆ (ರಳುತು, 00೬) 
ಮೇಮೇಗು, ಮೇಗುಮೇಗು (ದ್ವಿರುಕ್ತಿ) : ಮೇಮೇಗು, 

ಮೂಮೂಗು (ಕರನ: ೩೯೨ ಶ್ರಯೋ) ; ಮೇಗು ಮೇಗು-ಮೇಮೇಗು 
(4,09: ೩೦): ಮೇಕುಡಾಕು - ಡೌಲು ; ಆಡಂಬರ ; ಆಟಿವಾಸಿಯು 
ಮಾಗಿ ಬರುವ ಸಮನಂತರದಿ ಕೂಟಸಾಕ್ಷಿಯಲಿ ನೆತ್ತಗಳನಲ್ಲೆಂಬರತಿ 
ಮಾಜಾದ ಮೇಕುಡಾಕುಗಳ ತೋರ್ದಣಗಿಪರು (07,೫: ೨-೩-೬೪). 
ಮೇಗಂ ತೋಲ ಇ. ಹೆಚ್ಚೆಂದು ತೋರ್ಪಡಿಸು; ಮೇಲೆನಿಸು: 
ಮೇಗಂ ತೋಣದೆ ನಲ್ಲೆ OT ಸುರತೋತ್ಸವದೊಳು 
ರಾಗಮನೆ ಪಡದು ಗೆಯ್ದೂದೆ ಬೇಗಂ . .. ಚದುರವಿಟಂ (ಮರತಿ- ೪-0೦). 
ಮೇಗಣ್‌ ಎ ಮೇಲಿನ. ದಿಕ್ಕು; ಮೇಲುಗಡೆ ; ಮೇಲುಭಾಗ : 
ಅನ್ನೆ ಬನ್ನು .ಭಾಣಗಗೆಆಕಿಯ ಏರಿಯ ಮೇಗಣಿಂ (೪. 1೪, ತಂಕತ. 
046೨೨ ; ab); ; ಅಡಿಯಿಂ ಮೇಗಣ್ಣೆ ತುವ ಕಡುಗಾಳಿಯ ಪೊಯ್ಲೊಳಿದಜ 
ನೀರೊಗೆದಪುಡು (ಉಪು- 04-33) ; ಕಾಗೆ ಮರದ ಮೇಗಣ್ಣೆ ಪೋದುದು. 
(ಕಾಕತು- ೩೦೯-೬). ಮೇಗಣ, ಮೇಗಳ ಎ ೧. ಮೇಲಿರುವ; ಮೇಲಿನ; 
ಕರುಗೋಷ್ಟಿಯ ಪೊಲ ಮೇಲೆ ವಾಯವ್ಯದ ಮಿಡಿಯ ಮೇಗಣ . 
ಪುಣುಸೆಯಿನ್ಹೆ ನಕ್ಕಿಕೊಣ್ಣಿಯಿನ್ನೆ (ಎಳ. ೫ (8), ತಿಕ್ಕರಿ- 0೦೬-೬೮ ಆ 
ಮೇಗಣ ನಾಲ್ಕಅಗೊಳ್ಳೆದಜ ಮೇಗಣ ಭಾಗದೊಳಗುರ್ವು ಘರ್ಮಂ 
ಹಿಮದಿಂದಾಗಳೆ ಮುರುಂಟುವ! (ಅರಿಫು- 3-63) ; ಮುತ್ತು ಮಾಣಿಕ 
ನವರತ್ನ ತೆತ್ತಿಸಿದಂತಿಹ ಉಪ್ಪರಿಗೆ ಮೇಗಳ ಶಿವಾಲಯವ ಕಂಡು , 
ನಿಜಮುಕ್ತ ಳಾದೆನಯ್ಯ  (ಊಗರ, ಕ, ೭೭-50) ; ಕಾಚಯುಗಳದಲಿ 
ಬಾಳರಕ್ತವನೀಂಟುವ ಜಿಗುಳೆಯೊಲಿರ್ಪ್ಸ್ನ ತೋಳ. ಮೇಗಳ ಸೀಳ್ಸ 
ಳೇನೇ (ನೋಶತ- 06-೩೭) ೨. ಹೊರಗಿನ ; ಬಾಹ್ಯದ : ರಾಗಿಸಿ 
ಸಮಯಿಗಳಂ ಕಂಡಾಗಳೆ ಸಂತುಷ್ಟಿ ಮಾಬ್ಟರಲ್ಲದೆ ಕಿಎರೆಲಿಂ ಮೇಗಣ 
ಮಾತಂ ನುಡಿಯರದೇಗೆಯ್ದುಂ  (4ಮತ. 7-೬೩)... ಮೇಗಳ್ವಣ ಎ 
ತೆರಿಗೆಯ ಮೇಲೆ ಕೊಡಬೇಕೆಂದು ಕೇಳುವ ಹೆಚ್ಚಿನ ಹಣ: ಅರ 
ಸರ್ಗೈ ಸೇಸೆಯೆನ್ಹರಸರ ಕಾಣಿಕೆಗಾಯ ಧರ್ಮಮಬ್ಬುಂದೆಆಯೆಂದರುವಣ 
ಮೇಗಳ, ಔ್ವಣಮೆನ್ನರೆಗಾಣಿಯನಕ್ಕೆ ಕೊಣ್ಯ ಸವರ್ಚಾಣ್ನುಳರ್ಥ 
Oka: 1113). [ ದೇ.8 ತಮಿ. ಮೇಕ; 

ಮೇಗುಗಾಣ್‌ (ಕ್ರಿ). ಮುಂದಾಗುವುದನ್ನು ಕಾಣು; ಭವಿಷ್ಯವನ್ನು 
ತಿಳಿ: ಅರಸನೀತನ ಭಕ್ತಿಗಂ ವ್ಯವಸಾಯಕ್ಕಂ ಮೆ ಚ್ಚಿ ತನ್ನ ತಂದೆರ್ಮೆ 
ಗಳೊಳೊಂದುಮಂ. ಕೊಳ್ಳದೆ ನೀನೆ ಕೊಳ್ಳೆಂದು ಕೊಟ್ಟೊರ ಡಾ ದಯೆಗೆ ನಯಂ 
ಬಡೆದೆನೆಂದು ತಲೆಕೆಟಗಾಗಿ ಮೇಗುಗಾಣದೆ , . . ಚಂದ್ರಮತೀಮಹಾ 
ದೇವಿಯ ಕ್ಲೀಲಾರದ ಧೇನುಗಳು ಸೂಜಗೊಳ್ಳ ತ ಕೊಂಡುಪೋದೊಡೆ, 
(೪ರ. ೭-೩೫ ನ)... [ ಮೇಗು -- ಕಾಣ್‌ ] 

ಮೇಗುತಿ. (ನಾ). ಜೈನರ ಒಂದು ಬಸದಿಯ ಹೆಸರು ; ಮೇಗುತಿ 
ಎಂಬ  ಜೈನದೇವಾಲಯವು ಎರಡನೆ ಪುಲಿಕೇಶಿಯ ಕಾಲದಲ್ಲಿ 
(ಕ್ರಿ.ಶ. ೬೭೪) ನಿರ್ಮಿತವಾಯಿತು (ಕಾರಿದ: 303) : ಗ್ರಾಮದ ಪೂರ್ವಕ್ಕೆ 
ಸ್ವಲ್ಪ ಮೇಲ್ಭಾಗದಲ್ಲಿ ಮೇಗುತಿ ದೇವಾಲಯವಿದೆ. ಮೇಗುತಿ ಎನ್ನುವುದು. 
ಮೇಗುಡಿ (ಮೇಲಿನ ಗುಡಿ) ಎಂಬುದರೆ ಅಪಭ್ರಂಶವೆಂದು ಹೇಳುತ್ತಾ ರೆ 
[CE [?1 


(3329. ೫1-11, 
ತುಳು. ಮೇಕ್‌] 


'ವಿಷ ವನ. 


we). 


೭೪೦೦ ಮೇಗೆ 


ಮೇಗುದೋಜು್‌ ' ಮೇಗುದೋಜು ' ನೋ. 
ಮೇಗುದೋಜು, ಮೇಕುದೋಜು', ಮೇ ಕುದೋಜು, ಮೇಗು 
ದೋಜು್‌ (ಕ್ರಿ): ೧. ಮೇಲಾಗಿ ಕಾಣುವಂತೆ ವಣಡು; ಹೆಚ್ಚೆಂದು 
ತೋರ್ಪಡಿಸು; ಮೇಲೆನಿಸು ; ರಾಜ್ಯಲಕ್ಷ್ಮಿಯಂ , . . ಡೆಸ್ನಹ 
ಮಹಾಕಲಹಕಲುಷಿತಸ್ವಭುವೆಯೆಂದು ಪರಪುರುಷಕಂಥಗ್ರಹಾನುರಕ್ಷ! ಭಾವ 
ರಸಿಕೆಯೆಂದು ಮನದೊಳೇವಯಿಸಿ ಪುರುಡು ಪುಟ್ಟೆ ಮೇಗುದೋಟ ಸವತಿ 


ಮಾಡುವಂತೆ - . , ಚಂದ್ರಿಕಾದೇವಿಗೆ , . , ಇತ ಕೈನಗ್ರ ಮಹಿಷೀಪದವೌಿಂ. 
(ಶತ್ತಶು. ೧-೭). ೨. ಆಡಂಬರವನ್ನು ತೋರಿಸು ; ಡೌಲನ್ನು 
ಪ್ರದರ್ಶಿಸು : ಮೇಗುದೋಟುವಳುಳ್ತು. ಪಣಂ ನೊಯ್ವ ರ್ಮೆಳ್ವಡಂ. 


ನುಡಿವರ್ಭಿದ್ರಮನೆ ಪಾರ್ವರ್‌ (ಮುರಿ ೧೦-೭೩). ಮೇಕನಿದೋಟು್‌ ; 
೩ ಬೀಗು; ಗರ್ವಿಸು ; ಡಾಳನಂ ನೆಗಪು ಟಿಕ್ಕಿಪನಂ ತುಟಿ? ಮೇಕು 
[೫೫೨. ಗು]ದೋರ್ಷನೂ ಮಾಳಬೆಗಿಕ್ಕು (00. ೨-00೬): ೪, 
ಒಯ್ತಾ ರವನ್ನು ಮಾಡು ; ಬಿಂಕಮಾಡು ; ಕಾಡುವ ಬೇಡುವ 
ಮೇಕುದೋರ್ಪ . . . ಮನಂಗುಡದಿರ್ಪ ಕೈತವಂಗಳೊಳಿರುತಾಗಳುಂ 
ಹರೆಯಮಿಲ್ಲದೆಯುಂ , ನೆಜಸಿದಿರ್ದಳೋ ಇವಳ್‌ (ಕೈಂಗಾರ- an), 
ಮೇಕುದೋಹು : ೨. ಅನೃತವಾದಿಯೊಳು ಮಾತಿನೊಳಿ ಸೀ ಕುದೋಲುವಿ 


ನೊಳಾಡುವುವದು ನೀತಿಯಲ್ಲಆ ಬೆಲೆವೆಣ್ಣೆ (wi. ೨೦೧೬೨) ; 
ಬೆಲೆವೆಣ್ಣೀ "(ಣ್ಲೀತ್ರಿಯದೆ ಮೇಕುದೋಣುವವನ್ನೂ * .ಆವಗಂ ಒಲಿಯರ್‌ 
(ಪರವ. ೬-೦೦೯). ೪, ನೀಜರೊಡನೆ ಮೇಕುದೋಜ ಬೇಕಾದ ಭಂಗುರ 
ಪಡೆವುದದೇಗೆಯ್ದ (ತಾಗಳು, ೩0-08೦). ೫. ಸ್ಪರ್ಧಿಸು ; ಪೈಪೋಟಿ 
ನಡೆಸು : ಮೇಕುದೋಟ್‌ ಓರೊರ್ವರ ಗುಣಕ್ಕೆ ಮಚ್ಚರಿಸಿ ಸೋಲು 
ತ್ರಿರ್ಪರೀ ಕಾಲದರಸುಗಳ್‌ (ಕಇ3ಂ. ೫0-09). ಮೇಗುದೋಟು , 
೬, ಮೋಸಮಾಡು ; ವಂಚಿಸು ಬೆಸ್ಕವರಿಗೆಯ್ಯ ಬೇಸ[ಅ]ಸುವಿತ್ತುದ 
ನೆತ್ತುವ ಮೇಗುದೋರ್ಪ ಕಂಟಿಸುವ ಕನಲ್ವ ಕಡ್ಡಯಿಸುವೇಟಸಿದನಂ 
ತಿಳಿಪಲ್‌ ಮನಂಗೊಳಲ್‌ (ಸಾತು. 600). [ಮೇಗು 4--ತೋಲಂ] 
ಮೇಗುವೇಟಾ್‌ (ಕಿ): ಮೋಸದ ಮಾತನ್ನಾಡು ; ಎನಗಂ ಮೇಗು 
ವೇಲ್ವಿಪ್ಪೆಯಿಲ್ಲು _ರ್ಪೊಡೆ ನಿನ್ನಂ ಕುವ ಗಂಧರ್ವರ ಬಿಡಿಸುಗೆ ಮೋಗು 
(ಶಂಶಥಾ, 6-10). [ಮೇಗು ಪೇಟ] 
ಮೇಗುಸಿರ್‌ (ನಾ). ಏದುಬ್ಬಸ ; ಮೇಲುಸಿರು : " ಮೇಗುಸಿರಿಡು ', 
* ಮೇಗುಸಿರ್ಗೊಳ್‌ ' ಪರಾ: [ಮೇಗಂ 4 ಉಸಿರ್‌,] 
ಮೇಗುಸಿರಿಡು (ಕ್ರಿ). ಮೇಲುಸಿರು ಬಿಡು ; ತೇಕು : ಮೆ ೀಗುಸಿರಿಡುಗುಂ 
ತಲೆಯಂ ಬಾಗುಗುಮಂಭ್ರಗಳು 'ನಡುುಗಳುಂ ಕಂಪಿಸುಗುಂ [OE 
9೦-೬) ; ಮೇಗುಸಿರಿಡುಗು೨ ತಲೆಯ್ಯ ಬಾಗಿರ್ಕುಂ ಮೇಯದಿರ್ಕುಂ 
[ಮೇಗುಸಿರ್‌ 4- ಇಡು] 
ಮೇಗುಸಿರಿಡು : ಬೇಗವಖಸಿರ್‌ ಮುಟ್ಟಿಗೆ 


(84,೫. ೦೦-೬೬) - 


ಮೇಗುಸಿರ್ಗೊಳ್‌ (ಕ್ರಿ 2. = 


ವರೆ ಮೇಗುಸಿರ್ಗೊಂಡೊರ್ಮೆಗೊರ್ಮೆಗಗಿಮೊಟ್ಲಿದೆ ಬುದಾಗಳಿಆಗಿರ್ದ 
ನಂದು ನಭೋಗತಿಯೊರ್ವಂ' ನೈಪೇಂದ್ರಪದಸಂಸಿಜ ದೊರ್ಳ (ಉಂ: 
೪-6): [ಮೇಗುಸಿರ್‌ 4 ಕೊಳ್ಳ] 


ಮೇಗುಸಿರ್ವಡು (ಕ್ರಿ). ಎ ಮೇಗುಸಿರಿಡು: ಮೇಗುಸಿರ್ವಟ್ಟ ಸುಯ್ಮುಂ 
- ಬೇತಾಳನ ಬಸಿಅಂತೆ ಬೆನ್ನಂ ಪತ್ತಿದ ' ಬಸಿಖಂಬೆರಸು ಬರ್ಪ ವೃದ್ಧ 
ತಾವೇನು ಕಂಡು (ಕತತ. [ಮೇಗುಸಿರ್‌ 4 + ಪಡ್ಗು] 
ಮೇಗುಸಿರ್ವಿಡು (ಕಿ) ಮೇಗುಸಿರಿಡು ; ಪಂದೆಯಂ ಪಾವಡರ್ದಂತೆ 
ಮೇಗುಸಿರ್ವಿಟ್ಟು ಹಮ್ಮ ದಂಬೋಗಿ (ಶಂತಕಂ- ೪೬-೦೬) - 
[ಮೇಗುಸಿರ್‌ __ ಬಿಡ್ಕು] 
|ಮೇಗೆ (ಅ). ರಿ. ಮೇಲಕ್ಕೆ ; ಮೇಲೆ : ನೆಲಕ್ಕೆ ವರುತಿರ್ದ ವಿಮಾನಂ 
ಬಾರದೆಡೆಯಿಂದೆ ಮೇಗೆ ಮಗುಟ್ಟು - ಕಂಡೆನೆಂದು. (ಸತ್ಕಾರಾ, 


40 
Le) 


ಮೇಗೆಯ್‌ 


68-39) ; ನಿಜಪಾವಾಂಬುರುಹಕ್ಕೆ ಪೂದ್ಯವಿಧಿಯೆಂ ನೇತ್ರಾಂಬುವಿಂ 
ಮಾಡುವಗ್ರಜನತ್ಯುನ್ನತಮಪ್ಪ ಮಸ್ತಕದ ಮೇಗೋರಂತೆ ಪಾಯ್ಯಾತ್ಮ 
ಬಾಪ್ಟಜಲೌಘಂಗಳಿಂ (60ತ್ರ. 09-048) ; ಆ ಗಿರಿಯ ಮೇಗೆ ರಂಜಪು 
ದತುಳವೀರಶೈವುಗಮದ ಕೊಂಟೆಯಿಂದದ್ಳುತದಗಳಿಂದೆ . . , ಪುಣ್ಯಂಗಳ 
ನಿವಾಸಮಘನಾಶಮಾ ಕೈಲಾಸವಾಸಂ- (104 3-೨): ೨. ಮತ್ತು; 
ಅದರೊಂದಿಗೆ : ಇನ್ನು : ಮಡಗಿನ ಮಣ್ಣ ಮೇಗೆ ಒನ್ನು ಕೊಲಿಮೆಗೆ 
ಒರ್ಕಣ್ಣುಗ ಮಣ್ಣು (3339. 1೫-4, ೦6-0೬; 883): ೩. ಮುಂದಕ್ಕೆ: 
ಮುಂದೆ ;  ನಿಯಮಿತಕಾಲದುಪರಿತನ ಕಾಲದೊಳೆ ನೋಕರ್ಮಾ 
ಹಾರಮುಂಟಪ್ಪುದಲಂದಂ ಹಾರತಂಗಳುವು: ಲ್ಲಿಂ ಮೇಗೆ ಯಥುಗತಿ. 
ಪರಿಣತ್ಮನುಸಾರಿಯಾಗಿ ಯೋಜಿಸಿಕೊಂಬುದು (ಕಸಾಕ- 008೭) ; ಪುರದಿಂ 
ಪಡುವಲು ತೊಅಕಿಯ ಕೂಡಿದ ಹಳ್ಳ ನೀರುವರಿಎ ` ಮೇರೆಯಾಗಿ ಮೇಗೆ 
ಕಲಂಕಟಿಗಗೆಟ್‌ . ಬಸವಗೋಡಿ ಬಡಗಲಿು ಮೊಸರಗುತ್ತಿಎ ರಾರವಿಡ[ದು] 
ಮೂಡಲು ಜಂಚಿಗಲ್ಲ ಕಣಿ ಕುಚ್ಛಗೋಡಿಯಿಂ`ಬಂದ ಹಳ್ಳ ನೀರುವರಿಎ 
(oa ಸು, 0೪-೬6; 1269): ೪. ಬಳಿಕ; ಆಮೇಲೆ; ನಂತರ : ಮಡುವೆ 
ಮಾಡಿದಾ ಮೇಗಾ ಸಂಡಗೆಯ ನೀಡಲಾಗದೆಂಬರ್ಮೂಢರ್‌ (ಸಮತ ೦೨-೬೪); 
ಸ್ವಸ್ತಿಶ್ರೀ ಶಕಾಬ್ದ ೧೩೫೫ ಅ ಮೇಗೆ ಸಲುವ ಪ್ರಮಾದೀಚ ಸಂವತ್ಸರದ 
ವಯಿಶಾಖ ಶು ೧೩ (೨೪. 1x (8). ತೊಸಕೋ, ೦೪೪-೨ ; 1433); ಈತ 
ವೈರೋದ್ಯೋಗಗತಿಗೊಡರಿಸಿದನಾದೊಡೆ ಕಾಗೆ ಹದ್ದಿಗೆ ಹರಹುವೆನು 
ಕಡದೀ ಚತುರ್ಬಲವ ಮೇಗೆ ಬರಲಪಕೀರ್ತಿಯದಕೇನೀಗಲೆಣಿಕೆ (ತೊರರಾ. 
೨-೬-0೪). ೫ ಎದುರಾಗಿ; ವಿರುದ್ಧವಾಗಿ ; ವಿಭೀಷಣನ ಮೇಗಾಕ್ಷೇಪದಿಂ 
ಪೋಗಿ ವಸ್ತುಗಳಂ ಕಪ್ಪಮನಲ್ಲಿ ಕೊಣ್ಣು (ಎ೪. ೪11, ಹ: ೦೨೬-೩; 
1096). [ಇ ಮೇಗು] 

ಮೇಗೆಯ*್‌ ' ಮೇಂಗೆಯ್‌' ನೋ. 

ಮೇಗೆರೆ (ನಾ). ಮೇಲೆ ಎಳೆದ ಗೆರೆ. ರೇಖೆ: ಮೂರ್ತಿಯು ಕಣ್ಮರೆ 
ಗಾದರು ಕೀರ್ತಿಯು ಕೆಣ್ಮರೆಯೋ ? ನೆನವಿನ ಹಿಮಗಿರಿ ಕೊರೆದಿದೆ ಒಲವಿನ 
ಮೇಗೆರೆಯೋ? (ಅರಳು. ೩90-೨0): 

[ಮ್ಯೈ (ಆ ಮೇಲ್ಮ್‌ ) *ಗೆರೆ (ಆಗೆಆ್‌)] 

ಮೇಗೈ 'ಮೇಂಗೆಯ್‌' ನೋ. 

ಮೇಗೊಗೆ (ಕ್ರಿ). ಮೇಲಕ್ಕೆ ನೆಗ್ಗೆ - ಹಾರು: ನಿಮ್ಮನಾಭಿಮಂಡಳ 
ಮನೊಳಪೊಕ್ಕು - , , ಮೇಗೊಗೆದು. ಬಟ್ಟಮೊಲೆಯಿಟ್ಟೆಡೆಯೊಳ೯ 
ಬಟ್ಟೆಗಾಣದೆ ಬಳಸಿ ಸುಟ್‌ದಾಡಿಯುಂ ಸಾಯಂತನಸಮಯಸಮಾರಣಂ 
ಸೌಖ್ಯಸಾರಸರ್ವಸ್ಯ ಮೆನಿಸಿದಾಗಳಿ: (ರಂದ್ರ: ಬೆಳೆದನಾ 
ವೈಕುರ್ವಣದಲರೆಗಳಿಗೆಯೊಳು ಮುಗಿಲುಚ್ಚಳಿಸಿ ಮಾಂಗಳೆ ತನಗೆ ಕಣ್ಮಾಲ 
ಗೆಜ್ಜೆಗಳೆನಿಸಿ ಮೇಗೊಗೆದು (ಸಾಳ್ಮಕಾ. ೦೮-೨೪). [ಮೇಗೆ 4 ಒಗ್ಗೆ] 

ಮೇಗೋಲ್‌ (ನಾ). (ಕಬ್ಬಿನ) ಜಲ್ಲೆಯ ಮೇಲುಭಾಗ : ಆಗರದೊಳು 
ರಸದಾಳಿ ತೆಂಗುಳಿಯಿಂ ತಾಗಲೊಂದಲೊಳೊಂದು ಹಳೆಚಿ ಮೇಗೋಲ್ಲ 
ಳೊಡೆದಿನಿರಸದ ಪರಿಯೊಳಿಕ್ಷುಸಾಗರ ತುಂಬಿದಂತಾಯ್ತು (ಮೋಶತ - ೨-೪೮), 

[ಮೇ (<ಎಮೆಕಲ್‌) 4+ ಕೋಲ್‌] 
ಮೇಘ (ನಾ) ೧- ಮೋಡ ; ಮುಗಿಲು: “ಮರಿಧರಮಬ್ಬಮಭ್ರಂ - . . 


ಜೀಮೂತಮೆನಲು ಮೇಘಕ್ಕೆ ನಾಮಂ” (ಮಂಗಳಾ ೧-0: ಮೇಘ 
ಮುಖರೆನಿಸಿ ಸಂದುರಘಾಘದಿನಂದೋಘಮೇಘಮ.ನೊಡೆ. ಮಲ್‌ 


ಶೌರ್ಯಾಘಾತಂ ನೆಗೆ? ಬಲವ್ಯಾಘಾತಂ ನಿನ್ನ ಪತಿಗಾದುವು ಸೆಸಿಯೇ 
(60ಿಫು- 0-೭೧); ಆಲದಮರದವೊಲೊಗೆದು ವಿಶಾಲತೆಯಿಂ ` ವರ್ತಿಪ್ಟ 
ಮೇಘದಿಂ ಮಟಕಿಯಕ್ಕುಂ (ಅಟ್ಷನು- 6-30); ಬೆಟ್ಟದ ಬುಡದಲ್ಲಿ 'ತೆರೆತೆರಿ 
ಯಾಗಿ ಹೊಯ್ದಾಡುತ್ತಿದ್ದ ಮೇಘಗಳು ಕ್ಷಣಕ್ಷಣಕ್ಕೂ ಹೆಚ್ಚು ಹೆಚ್ಚು 


ಕಪ್ಪಾಗುತ್ತಿದ್ದುವು (ನುರಿಣ. ೩0). ೨. ಗುಂಪು : ರಾಶಿ: ಮೊತ್ತ- 


೭೪೦೧ 


15 


46 


೩. ಪರಿಮಳೆಯುಕ್ತವಾದ ಒಂದು ಬಗೆಯ ಹುಲ್ಲು; ಕೊನ್ನಾರಿ. 
೪. ಒಂದು ಬಗೆಯ ಔಷಧದ್ರವ್ಯ; ಅಜಾಜಿ : “ಅಜಾಜಿ ;-ಎಲೆಗಳ್ಳಿ, 
ಜಿರಿಗೆ, ಮೇಘ, ಓಮ” (೬40: ೨). ೫. ಕಾಗೆಬಂಗಾರ ; ಅಭ್ರಕ. 
೬. [ಸಂಗೀತ] ಒಂದು ರಾಗದ ಹೆಸರು: ತಾನು ಮೊದಲವು 
ಮುನ್ನವವಜೊಳು ಗುನಮೊಪ್ಪುವ ಇ ದೆಂಡಿಗೆಯನವಧಾನಿಸುತ ಮಿಗೆ 
ಮೇಘ ಚಾಳವನೊಡನೆಯೌರಾಣ ... ಪೊಟ್ಟವಣಿ ಸಾರಣಮಲರ್ದಿರಲು 
(ಏಿಸಫ್ಟ- ೧೯-೪). [ಸಂ. ] 

ಮೇಘಕಾಲ (ನಾ). ಮೋಡಗಳು ಮಳೆಯನ್ನು ಸ ಸುರಿಸುವ ಸಮಯ; 
ಮಳೆಗಾಲ ; ಇದಮೋಘಂ ಮೇಘಕಲಂ ಬರೆ ಗಗನಗೃಹದ್ವಾರದೊಳ* 
ತೋರಣಂ ಕಟ್ಟಿದುದೋ ಎಂಬಿನಂ ಕಣ್ಣೆ ಸೆದುದು. ಶಬಲ 
ಚ್ಛಾಯೆಯಿಂ ಶಕ್ರಚಾಪಂ (ಸಂರಾಮಾ- ೭-೦೫೩) - [ಸಂ.] 

ಮೇಘಕುಸುಮ (ನಾ): ಮೋಡದಿಂದ ಹುಟ್ಟುವಂಥದು ; ನೀರು: 
“ಅಂಭಸಮಂಬು ತೋಯಂ ಜಲಂ ಜೀವನಂ ಮೇಘಕುಸುಮಮಂದಕಂ” 
(ಮಃಗರಾ. ೦೦೯-೦) - [ಸಂ.] 

ಮೇಘಘಟೆ (ನಾ)- ಮೋಡಗಳ ಗುಂಪು ಸಮೂಹ : ಮರನಂ 
ಮುಟ್ಟಿದನಿಲ್ಲ ಮೇಘಘಟಿಯೊಳ್ಳಾಲ್ಕೋದನಿಲ್ಲಿಲ್ಲ ಭೂಧರಮಂ. 
ದಾಂಟಿದನಿಲ್ಲ. (ಅರೇ: ೬-೨೭)... | ಸಂ. ಮೇಘಫಟಾ) 

ಮೆಃಘಚುಂಬಿ (ಗು). ಗಗನವನ್ನು ತಾಕುವ: ಮುಗಿಲು ಮುಟ್ಟುವ ; 
ರಾಯನಡಿದಾವರೆಗೆ ತನ್ನ ಹಣೆಮಣೆಯೊಡ್ಡಿ ತಲೆ ನಿಮಿರ್ದುದಾ ಮೇಘ 
ಚುಂಬಿಶೃಂಗೋತ್ತಮಂ(ಶ್ರೀಕಾಶಾ- ೩14-9): [ ಸಂ. ಮೇಘಚುರಬಿನ್‌ ] 

ಮೇಘಜ್ಯೋತಿ (ನಾ). ಮುಗಿಲುಗಳ ಪರಸ್ಪರ ಘರ್ಷಣೆಯಿಂದುಂಟಾ 


ಗುವ ಬೆಳಕು; ಮಿಂಚು; ವಿದ್ಯುತ್ತು: “ಮೇಘಜ್ಯೋತಿಃ, 
ಇರಮ್ಮದಃ - ೨ ಮೇಘದೊಳಗಿರುವ ತೇಜಸ್ಸಿನ ಹೆಸರುಗಳು” 
(ಸಿರ್ಮಾಂತಿ- ೨6). [ ಸಂ. ಮೇಘಜ್ಕೋತಿಸ್‌ ) 

ಮೇಘಡಂಬರ (ನಾ). ೧. ಮೋಡಗಳ ಸಮೂಹ,- ಗುಂಪು. 


೨. ಮೋಡಗಳ ಪರಸ್ಪರ. ಘರ್ಷಣೆಯಿಂದುಂಟಾಗುವ ಧ್ವನಿ; 
ಗುಡುಗು : ಗಭೀರದುಂದುಭಿರವಂ ಮೊಟಗಂ ಮಿಗೆ ಮೇಘಡಂಬರಂ 
ಘಬ್‌ಯಿಸೆ . ಮೇಘಡಂಬರಮನೇಂ  ಕಜಕಿದತ್ತೊ ವಿಭೀತಿಯೆಂಬ 
ಪರ್ಮಟಕಯಂ (ತಂದ್ರತ 9೦-೨0): ೩. ಆತಪತ್ರ; ಕೊಡೆ; ಛತ್ರಿ" 
“ತಟ್‌, ಕೊಡೆ, ಮೇಘಡಂಬರಂ - ಈ ೩ ಆತಪತ್ರಂ” (೪೫. tot); 
ತಲೆವಜಕಿದುನೆ ಸುತ್ತಿ ಪಲವುಂ ಬರೆ ತಳ್ತಿರೆ ಮೇಘಡಂಬರಂ ... 
ಬರ್ಪಲಘುಪರಾಕ್ರಮಂ ದಶರಥಂ (ಕಣರ: ೩-004); ಎತ್ತಿದ ಪೀಲಿಯ 
ಸತ್ತಿಗೆ ಮುತ್ತಿನ ಕೊಡೆ ಮೇಘಡಂಬರಂ ಗೆಲೆ... ಬರುತ್ತಿರ್ದುದು 
ಒನಕೆ ಪೆಂಡವಾಸದ ತಂಡಂ (58. 0೯-೫೨); ಎಳೆಮುತ್ತಿನ ಮೇಘ. 
ಡಂಬರಂ ಬಗೆಗೊಳಿಕುಂ (ಉಕ. ೬-೦ [ಸಂ.] 

ಮೇಘದ್ವಾರ (ನಾ). ೧. ಆಕಾಶ; ಗಗನ : “ವಿಹಾಯಸ್ಯ, ನುಕಃ . . . 
ಮೇಘದ್ವಾರಂ, ಮಹಾಬಿಲಂ-೭ ಆಕಾಶದ ಹೆಸರುಗಳು” (ಸಿರ್ಕಾಂಕಿ- ೨೬). 
೨. ಸ್ವರ್ಗ. [ಸಂ] 

ಮೇಘನಂದಿ (ನಾ). ಒಬ್ಬ ಜೈನಯತಿಯ ಹೆಸರು : ಶ್ರೀ ಮೇಘನನ್ನಿ 
ಮುನಿ ಶಾನ್ನಮಿಲೂರ್ವನರಸಂಘದಾ WW ತೀ: ೯ದಿ ಸಿದ್ದಿಯಾನ್‌ 


(as. 11. ೦೦೯-೦ನ ತು... 700): [ ಸಂ. ಮೇಘನಂದಿನ್‌ ] 
ಮೇಘನಾದ (ನಾ). ೧. ಮೇಘಡಂಬರ ೨. ೨. ವರುಣನ 
ಹೆಸರುಗಳಲ್ಲಿ ಒಂದು. ` ೩. ರಾವಣನ ಮಗ; ಇಂದ್ರಜಿತು. 
೪. ಘಟೋತ್ಕಚನ ಮಗೆ: ಈ ಘಟೋತ್ಕಚನ ತನುಸಂಭವಂ 
ಬಡವನೇ ಮೇಘನಾದಂ (ಕೈಜಶಾ. ' 03-೩6)... ೫. ಮುತ್ತುಗಗೆ 
ಮರ, ಪಲಾಶ : ಸುರೂಪೆಯ ಐಪಾಣ್ಟೆಯ್ದ ಮೇಘನಾದ 


ಬ 


ಮೇಘನಾದಿ ೭೪೦೨ ಮೇಘಶ್ಯಾಮಳೆ 


ದಿಂದಿರೆಯ , . , ಕೆಂಡದೆಬ್ಬಿನೀವರನಭಿಧಾನಮಂ ತಳೆದೆ ಭೂರುಹಮೊ ರಂಜಿ[83ಕ9. ಭೆ]ಗೆ ಮೇಘಪ್ರಷ್ಪವ ತೊರೆದ ಮೇಘದ ತೆಜ; 

ಪ್ಹುಗುಂ (ಉಕ: 8-೩೭), ೬. ಒಂದು ಬಗೆಯ ಸಸ್ಯ. [ಸಂ.] (3೬೫0. 3-೫೬) : ಮೇಘರಂಜಿಯನೊರ್ಪನಾಲಾಪಿಸಿದರೆ ನದಾಘ 
ಮೇಫನಾದಿ (ನಾ). ಒಂದು ಬಗೆಯ ಸೊಪ್ಪು ; ಕಿರುಕುಸಾಲೆ ; ಕಾಲದೊಳು ತತ್‌ಕ್ಷಣವೆ ಮೇಘ ಕವಿದು. ಮಳೆಗಟಕವುತಿರಲು ಕಂಡು 

“ಕಿಟುಕುಸಾಲೆಯುಮುದಕ್ಕುಂ ನಿರುತಂ ತಾಂ ಮೇಘನಾದಿ” (ಕ0ಕ0. ೭೦). ಮೇಘರಂಜಿಯ ನಿಲಿಸಿದನು (ರತ. ೬೪ [ಸಂ. ಮೇಘರಂಜೀ] 


[ಸಂ. ಮೇಘನಾದಿನ್‌] 5 |ಮೇಘರಂಜಿನಿ (ನಾ). ಎಮೇಘರಂಜಿ ; ಕೌಶಿಕೆ. ವೇಳಾವಳಿ , . ,ಮೇಘ 


ಮೇಘನಿನದ (ನಾ)- ಮೇಘಡಂಬರ ೨ : ಹುಗೋಪಾಲಪದಕ್ಕೆ ರಂಜಿನಿ [ಪಣ ಮೇಘರಂಜ ] .. . ಎಂಬ ಮೂವತ್ತುನಾರ್ಕು 
ತೂರ್ಯಪಟುಘೋಷಂ ...  ಕಳೆಹಂಸಯೂಧಗಮನೋಮ್ಯೋಗಕ್ಕೆ ಭಾಷಾಂಗದಿಂದಾದ ರಾಗಂಗಳು (ನೀ: ೦೮): [ಸಂ. ಮೇಘರಂಜನೀ] 
ಭೇರೀಗಭೀರರವು ತಾನೆನೆ' ನವ್ಯ ಮೇಘನಿನದಂ ಪೊಡ್ಮಿತ್ತು ರೋದೋಂತ ಮೇಘಲೋಕ (ನಾ). ಆಕಾಶ ; ಗಗನತಳ : ಸಂಧ್ಯಾಶಿಲ್ಪಿಯ ಸುವರ್ಣ 
ದೊಳ್‌ (800, ೪-೪). ೨. ಒಂದು ಬಗೆಯ ಸೊಪ್ಪು ; ಕಿರು ಯಕ್ಷಿಣಿ ಮೇಘಲೋಕಕೆ ಓಕುಳಿಯೆರಚಿದೆ (88೫. ೬೬-೨): [ಸಂ] 
ಕುಸಾಲೆ : (೬). [ಹಂ.1 10 ಮೇಘವಣ್ಣಿಗೆ (ನಾ): ೧. ಇ ಮೇಗವಣ್ಣಿಗೆ ಛಿ ಈ ಆಕುಶಬಣ್ಣದ 
ಮೇಘನಿರ್ಫೊೋಷ (ನಾ). ಮೇಘಡಂಬರ ೨. [ಸಂ.) ಒಂದು ಬಗೆಯ ರೇಷ್ಮೆಬಟ್ಟೆ : ಅಲ್ಲಲ್ಲಿ ಕಟ್ಟಿದ ಪಲ್ಲಿಂ ಪಟ್ಟೆಗಳ 
ಮೇಘನಿಸ್ವನ (ನಾ)- = ೀಘಡಂಬರ ೨ ; ಪರೆದ ಕಚು ಮುಗಿಲ್‌ ಮೇಲೆ ಬಳಸಿದ ಮೇಘವಣ್ಣಿಗೆಯ ಚೌಕದ ವಿಳಾಸದ ಕಥಾಯಿಯ ಸುಚ್ಛ 
ಕರತಳಾಹತಿಬಿಖ ಪಲದೊಕ್ಕ ಮುಕ್ತಿಕಾಭರಣದ ಮುತ್ತುಮಾಲಿವರಲಾ ಪಿಯನೀವ ಪಚ್ಚೆಯ ಪಟ್ಟೆಗಳ (೧08. 00% ವ); ಪಳಿ ಪಟ್ಟೆ ಪುಲ್ಲಿ 
ಸುಗಳಧ್ವನಿ ಮೇಘನಿಸ್ವನಂ (ಸೂಕ್ತಿಸು. ೦೦-೨೦೩). [೫ಂ.] ಚೀನಾಂಬರ ದೆಸರಿಗಬ್ಬುಳಗಂಡಿ ಮೇಘವಣ್ಣಿಗೆಯ ತಲೆಯ ಮೇಲೆಲ್ಬರ್ಗೆ 
ಮೇಘಪರ್ವತ (ನಾ). ಕುಲಪರ್ವತಗಳಲ್ಲಿ ಒಂದು : ಶಂಖಕೂಟ - . . || ಕಜ್‌ದರು ವಸ್ತ್ರದ ಮಳೆ ತಾನೆ ಕಜಕಿದುದೆಂಬಂತೆ (60ಕ- ಓ೬-೦೦೬) ; 
ಮೇಘಪರ್ವತ ಹೇಮಪ್ರ ಭಾ ವರಾಹಗಿರಿ ಮಯೂರನಗ ಚಾರುಧಿಶೈಲೇಂದ್ರ ವಿಶಾಲವಾದ ಸ್ತಂಭಗಳ ನಡುವೆ ಮೇಘವಣ್ಣಿಗೆಯ ಮೇಲುಕಟ್ಟು, ಚೌಕ 
ವೆಂಬ ಹದಿನೇಳು ಕುಲಗೋತ್ರ ಗಳೇ ಪೂರ್ವೊಕ್ತ ಸುಪುರ್ಶವೆಂಬ ಕೀಲಕ ವಿಲಾಸದ ಕಡೆಗಟ್ಟು . , . ನೇತ್ರಾವಳಿ, ರತ್ನುವಳಿಗಳಿಂದ ಮಂಟಪ 
ಪರ್ವತಕ್ಕೆ ಬಡಗಣದಿಕ್ಕಿನಲಿಹವು (೩ನೇ: ೧೭೩) - [ಸಂ.] ಸುಂದರವಾಗಿ ರಾರಾಜಿಸುತ್ತಿತ್ತು (೧೭೫. ೦೨). 
ಮೇಘಪಾಷಾಣ (ನಾ). [ಜೈನ] ಮುನಿಗಳ ಒಂದು ವರ್ಗ : ಗಚ್ಛ [ಮೇಘ ೬ ಬಣ್ಣಿಗೈ-/ತೆಲು. ಮೇಘವನ್ನೆ] 
ಗಳು : ಪೊಗರಿ, ಪುಸ್ತಕ, ತಗರಿಗಲ್‌, ಸರಸ್ವತಿ... ಮೇಘಪಾಷಾಣ|39| ಮೇಘವರ್ಣ (ನಾ). ಮುಗಿಲಿನ ಬಣ್ಣ ; ಬೂದುಬಣ್ಣ. [ಸಂ] 
[21 ಮೇಘವ್ನಿ (ನಾ )- ಮುಗಿಲುಗಳ ಪರಸ್ಪರ ಘರ್ಷಣೆಯಿಂದ ಭೂಮಿಗೆ 
(ನಾ). ೧. ಎ ಮೇಘಕುಸುಮ : “ಅಪಃ (ಪ್‌), ಇಳಿಯುವ ವಿದ್ಯುತ್ಸವಾಹ ; ಸಿಡಿಲು ; ಅಶನಿ ; “ಮೇಘವ್ನಃ 
ಘನರಸಂ, ಪಯಃ, ಪುಷ್ಕರಂ, ಮೇಘಪಷುಷ್ಟಂ . . , ಜೀವ ಇರಮ್ಮದ್ಯ--ಈ ೨ ಕಿಚ್ಚು” (ಕರಯ. ೧೩-೬೦) ; ಮೇಘ 
ಯಂ ಈ ೨೬ ನೀರ್‌" (ಕರಾಯು- ೦೦೭೬-೨): ಹರಿಸಿ ಮೇಘ ವಹ್ನಿ ಧರಿಗೆಜಗುತ್ತ ಲೋಕವ ಬೆಸಗೊಂಡಿತ್ತೆ (ಕತತಂ- ೨೪೬-೦೦೨3). 
ರಂಅಗೆ ಮೇಘಪುಪ್ಪವ ತೊರೆದ ಮೇಘದ ತೆಜನಾಯ್ತು (ಹ್ರೀಂ: | 38 [ಸಂ.] 
೫೧). ೨. ವಿಷ್ಣುವಿನ ನಾಲ್ಕು ಕುದುರೆಗಳಲ್ಲಿ ಒಂದು : ಎಡಗಡೆ) |ಮೇಘವಾಹನ (ನಾ). 0. ಮುಗಿಲನ್ನು ವಾಹನವಾಗಿ ಉಳ್ಳವನು ; 
ಯಲ್ಲಿ ಕಟ್ಟಿರುವುದು ವೇಗದಲ್ಲಿ ಮೇಘಪುಷ್ಟಮೆಬ ಕುದುರೆಗೆ ಸದೃಶ ಇಂದ್ರ : “ಇಂದ್ರಃ . - . ಮರುತ್ವಾನ್‌. ಮೇಘವಾಹನಃ-ಈ ೩೯ 
ವಾದದ್ದು (ನಕರಾ: ೨೦5). (o.] ದೇವೇಂದ್ರನ ಪೆಸರ್‌” 
ಮೇಘಮಲ್ಲಾರ ' ಮೇಘಮಲ್ಮಾರ ' ನೋ. ವೀರ್ಯ್ಯರುಂ ಭೂದೇವಿಲಬ್ದವರಪ್ರಸ 
ಮೇಘಮಲ್ಲಾರ್‌ ` ಮೇಘಮಲ್ಲಾರ ` ನೋ. 30| ಜನಿತಜೀವನರು .. . ವಎಂಭತ್ತನಾಲ್ಕುಲ; ಯೋನಿಮುಖಜೀವಕ್ಕಾದ 
ಮೇಘಮಲ್ಹಾರ. ಮೇಘಮಲ್ಲಾರ. ಮೇಘಮಲ್ಹಾರ* (ನಾ). ರರು೦ ಎಲ್ಲಾ ಸಮೆಯಕ್ಕುತ್ತವರ್ಮನೆಯೆನಿಪತುಂ (ಎ೪: 1೪ (1), 
[ಸಂಗೀತ] ಒಂದು ರಾಗದ ಹೆಸರು ! pಈ ರಾಗವನ್ನು ಹಾಡಿದರೆ ಶತಿಮರಾ. 3೩6-00; 2289). ವಿ. ಶಿವ: ಈಶ್ವರ, [o.] 
ಮಳೆ ಸುರಿಯೃಪುದೆಂಬ ನಂಬಿಕೆಯಿದೆ : ನಮ್ಮಲ್ಲಿ. . - ಅಮೃತ |ಮೇಘವಿಸ್ಫೂರ್ಜಿತ (ನಾ). ೧. ಇ. ಮೇಘಡಂಬರ ೨. ೨. [ಛಂದ] 
ವಪಿಗಣಿ ಮತ್ತು ವೆ: ನಲ್ಬಾರ ರಾಗಗಳು ಮಳೆ ಬರಿಸುವುದು ಅಕ್ಷರ ಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸು 
ಮುಂತಾದ ಭಾವಃ ಅದರ ಕಥೆಗಳೂ ಇವೆ (ಉರ: ೫೫) |35| ಗಳಲ್ಲಿ ಹತ್ತೊಂಬತ್ತನೆಯದಾದ, ಅತಿಧೃತಿಯೆಂಬ ಛಂದಸ್ಸಿನ 
ಮೇಘಮಲ್ಲಾರ : ಮೇಘಮಲ್ಲಾರದಲ್ಲಿ ಜಗತ್ತಿನ ಎಲ್ಲ ಮಳೆಯ ಅಶ್ರು; ಒಂದು ವೃತ್ತ: ವನಕ್ಷ್ಮಾನಾಕೇಂದ್ರಂ ಹುತವಹಸಖಂ ವಹ್ಮಿಯುಗ್ಮಂ 


ಸಾತಧ್ವನಿ ಸೇರಿ ಅದೇ ಒಂದು ನವತರ ಭಾಷೆಯಾಗುತ್ತದೆ (೭ರಿಂಥ- 1, - ೬ ಜನಖ್ಯಾತಂ ನೂತ್ನಂ- ಬುಧಜನಓತಂ ಮೇಘವಿಸ್ಫೂರ್ಜಿತಾಖ್ಯಂ 
(ರಂರೊಂಡಿ- ೨-೦೭೨). [ಸಂ.] 

ಕೇಳದವರಿಲ್ಲ (ತಂಗೀತಂ- ೨೦೩) ;| | ಮೇಘಶಿಖಾವಹ (ನಾ). - ಮೇಘವದ್ನಿ ; ಗಜದಜಿನಂ ಮುಗಿಲ" ಗಜಜೌ 
ಯವರು ಹೇಳುವ ಒಂದು ರಾಗ| | ಗರ್ಜಪ ರುಂಡಕದಂಬ ಘೋಷಂ , . . ಫಾಲಶಿಖಿ ಮೇಘಶಿಬಾವಹನಾಗೆ 
ಕೇಳಿದ್ದೇನೆ (ರೂರೆಸ- ar) ನರ್ತಿಪಂ ಗಜಜ್‌ಪವೊಲ್‌ ಘನಾಗಮಮದೇಂ ಬಗೆಗೊಂಡುದೊ ನೋಟಕ 


ನರ ಕಥೆಗಳನ. 
ಮೇಘಮಲ್ಲಾರ್‌ ' ಅಂತ ಹಿಂದೂಸ್ಸು 


ವನ್ನು ಕೆಲವು ದಿನದ ಹಿಂದೆ ನಾನ 


[1-ಮರಾ. ಮೇಘಮಲ್ಲಾರ್‌. /ಸಂ. ಮೇಘಮಲ್ಲಾರಿಕಾ] ರ್ಕಛಾ (ರಾಜತೇ, ೪-00೬). [ಸಂ.] 
ಮೇಘಮಾರ್ಗ (ನಾ). ಆಕಾಶ; ನಾಕಜರನಿರ್ಕೆಲಂಬಿಡದದೇಂ ನಡೆ| |ಮೇಘಶ್ಯಾಮಳ (ಗು). ಮೋಡದಂತೆ ನೀಲಮಿಶ್ರಿತ ಕಪ್ಪಾಗಿರುವ ; 
ಗೊಂಡರೊ ಮೇಘಮಾರ್ಗದೊಳ್‌ (೬: 0-9). [ಸಂ.] ಶ್ಯಾಮವರ್ಣದ: ಮೇಘರ್ಯಾಮಳಃ ಗಂ ತ್ರಿಭಂಗದಿನಿಂಬಾಗಿರೆ. .. 


ಮೇಘರಂಜಿ (ನಾ). [ಸಂಗೀತ] ಒಂದು `ರಾಗದ ಹೆಸರು : ತಾನಾಗಳಾಡಿದಳ್‌ . . . 


ಪಿಕಾಲಾಪಿಯ ಸವಿವಾಡುಗೇಳ್ಲರಲೇಅದುದು ನವಮೇರು ಹರಿಸದಿ 


ಮೇಘಾಗಮ 
ಮೇಘಾಗಮ (ನಾ). ಮೋಡಗಳು ಮಳೆಯನ್ನು ಸುರಿಸುವ ಕಾಲ: 
ಮಳೆಗಾಲ : ಉದ್ದಾಮನಿದಾಘಮಂ ಬೆದಜ್‌ ಬೆಂಕೊಂಡತ್ತು ಮೇಘಾ 
ಗಮಂ (ಣರಂಉ. ೫೩೦): ನಿದಾಘಭೂಪನ ಹಿಡಿದು ಹೆಕ್ಕಳಿಸಿದನು ಮೇಘಾ 
ಗಮಮಹೀಪರಿಲ (ತೊರರಾ- ) [ಇಂ.] 
ಮೇಘಾಧ್ವ (ನಾ). ಆಕಾಶಮಾಃ ಗಗನ : ಮೇಘಾಧ್ವದೆ ಪರಬಲ 
ಶಬಲೌಘದ ಭಟಕೋಟಿ ಕಜ್‌ವ ಶಸ್ರಾಸ್ತಚಯಂ ಜ್ಯಾಘಾತಜಾತ ಪವನ] 
ವ್ಯಾಘಾತದೆ ಮಸುಳಲಸುರಹರನಿಸುತಿರ್ದಂ (೬೫ರ. ೦೮-೯) | 
[ಸಂ. ಮೇಘಾಧ್ವನ್‌] 
ಮೇಫೇಶ್ವರ (ನಾ). ಮುಗಿಲುಗಳ ಒಡೆಯ ; ಇಂದ್ರ : | 
ವಿಜಯಸೂಚಕಮಾಗಿ ಮೇಘನಾದಸವರಾನಮಾದ ಸಿಂಹನಾದಕ್ಕೆ ಚಕ್ರವರ್ತಿ 
ಮೆಚ್ಚಿ ಮೇಫೇಶ್ವರ [ಊ೫೦. ಮೆ;ಘಸ್ವರ]ನಾಮಮಂ ವೀರಾಗ್ರಗಣ್ಯ 
[ಸಂ.] 
ದಟ್ಟನೀಲಿಯ 
; ಕರಿಯ ಆ ವಿಕಚ 
ಮೇಚಕೋತ್ಸಲಲೋಚನೆಯ! ಳಾ ವಿಮುಕುಲಕಮಲದಲವಿಲೋಲ 
ಲೋಚನಂ , - . ನೆರೆದಿರೆ (60: 6-38 ೫); ಭೈಂಗಚೆಯಕ್ಕೆ ಮೇಚ 
ಕೋದಂಚಿತ ದರ್ಪಮುಬ್ಬ! ರಿಸದಿರ್ಕಿ (ಶಂದ್ರಫು, ೭-೭೬); ಮುರಿದ ಮಾಸೆಯ 
ಮೇಚಕಾದ್ರಿಯ ಸರಿಸದವನವನೀಗ ಮಂಡೋದರಿಯ ಮಗನು (ಕೊರಣ. 
೬-೯-೪): (ನಾ). ೩. ಕಡುನೀಲಿಬಣ್ಣ ; ದಟ್ಟವಾದ ನೀಲವರ್ಣ : 
ನಾಚಿ ನೇಣಸಲಫಲ ಮೇಚಕವಾಗಲು (ಕರತಾ. 8-೨೪). ೪ಉ. ಕಪ್ಪುಬಣ್ಣ : 
“ ಆಸಿತಂ, ಶಿತಿ, ಕೃಷ್ಣೆಂ ಕಾಳಂ, ನೀಳಂ. ಮೇಚಕಂ.ಈ ೬ 
ಕರಿದು” (ಜರ. ೦೨೦-೪): ಘೋರಾಂಧಕಾರಕ್ಕೆ ಮಾಡಿದ ಕೂಪಂ 
೬. ತಾನೆ ದಲೆಂಬಂತಿರೆ ಕಾಚಮೇಚಕಚಯಂಚ್ಛಾಯಾಂಬುವಿಂ ಗುಣ್ಣಿನಿಂ 
ಪುದಿಂರ್ದತ್ತು ಸರೋವರಂ 1ಶುಶಳಾ- ೦೩-೬೨); ತೊಲಗೆ ರಜಂ ತಮ 
ಮದು ಪೊಜತೊಲಗುವಂತೆಸೆಯೆ ಮೇಚಕಂ ಚೂಚಕಂ (ಉಕ: ೪-೩4). 
೫. ದಟ್ಟಿವಾದ ಹಸುರುಬಣ್ಣ : ಮಂಗಳಮಾಗಳುಂ ನೆಲಸಿದಾ. ಜಿನ 
ಗೇಹದ ಪಂಚರತ್ನಕೂಟಂಗಳ ತಳ್ತ್ರ ಮೇಚಕಮರೀಚಿಲತಾಳಿಯ ಪರ್ವಿನಿಂ 
ನಭೋರಂಗಮದೊಪ್ಪಿ ತೋಜ್‌ದುದು. (0: ೮-೬೬): ಓ. ನವಿಲ್ಲು 
ಗರಿಯಲ್ಲಿರುವ ಕಣ್ಣು ; ಚುದ್ರಕ : “ ಚಂದ್ರಕಃ. ಮೇಚಕ; ಈ 
೨ ಹೀಲಿಯ ಕಣ್ಣು” (ಕಂಡು: ೪೦-6): ಆ ಪುರುಷಕೇಕಿ ಬರ್ಹಿಣಿಯ 
್ಮ್ಮಖದಿ ಬಿರ್ಚುತೆ ಕಲಾಪಮೇಚಕಸಹಸ್ರಂಗಳಂ ನನುಗೆಯ್ದ ಪುದು 
ಪ್ರಣಯಮಯನರ್ತನದಿ ದೇವಾಪ್ಸರಾಲಾಸ್ಯವಂಯನಂದನೋದ್ಯಾನಮಂ 
(ಇತ್ತಾಗ ೫೪-0೫೬೭). ೭: ಮೋಡ ; ಮುಗಿಲು. ೮. ಕತ್ತಲೆ ; ಅಂಧ 
ಕಾರ. ೯. ಕೃಷ್ಣಪಕ್ಷ: ಮೇಚಕಚತುರ್ದಶಿಯ ರಾತ್ರಿಯಲಿ ಮತ್ತಮಾ 
ಮೇಚಕಾಷ್ಟೆಮಿಯ ರಾತ್ರಿಯಲಾರ್ದೆಯಲ್ಲಿ ಬಿಡದಾಚಂಸಿಯಕ್ಷತೆಯನರ್ಪಿ 
ಸಲ್ಕಧಿಕ ಫಲಂ (ಕತು್ಯ. ೬-೪-೩೯): [8] 
ಮೇಚಕತೆ (ನಾ) ಕಪ್ಪುಬಣ್ಣ : ತದ್ವನಿತೆಯ ಹೃದಯದ ಕಾಳಿಕೆಯೆನೆ 
ಸೊಗಯಿಸಿದತ್ತು ಮೇಚಕತೆ ಜೂಚುಕದೊಳ್‌ (ತಂಠ್ರಫು- ೩-6೬). [ಸಂ,] 
ಮೇಚಕಿತ (ಗು). ೧. ಕಡ:ನೀಲಿಯ ಬಣ್ಣದ ; ದಟ್ಟವಾದ ನೀಲ 
ವರ್ಣದಿಂದ ಕೂಡಿದ: ಉತ್ತುಂಗಮಣಿವಿಭೂಷಣಮರೀಚಿಮೇಚಕಿತ 
ದೇವಾಂಗನಾನಿಕತಿಯಸಮೇತನೀಶಾನ ಕಲ್ಪದೆಕೃತ್ತಿಮಚ್ಛೈ ಶ್ಯಾಲಯಂಗಳಂ 
ಅರ್ಚಿಸಿ (60ಪು: ೨-೬೯ ಐ); ಬಿಳ್ವುದೋ ಮುಗಿಲೆನೆ ದಂತಿದಾನರಸಮೇಚಕಿ 
ತಾಂಬುಸರಂ ವಿರಾಜಿಕುಂ (₹೧8. ೨-50)- (ನಾ)- ೨. ಕಪ್ಪು ಮಿಶ್ರಿತ 
ವಾದ ನೀಲಿಯ ಬಣ್ಣ: ಪಕ್ಷಸ್ಥಿತೋ ಶುದ್ಧನೃಪತಿಮಣಿ 


ಜಯನ ಭುಜ! 


ಪದವಿಯಂ ದಯೆಗೆಯನ್ಸಿ (ಅಕ್ಕ ೦೩-೬೭ ವ). 
ಮೇಚಕ (ಗು). ೧. ಕ 
ಬಣ್ಣದ. ೨. ಕಪ್ಪು 


೭೪೦೩ 


ಮಕುಟಮರೀಚಿಮೇಚಕಿತಮುಮಪ್ಪ 
(ತಂಪಥಾ- 0೩-337). [ಸಂ.] 


ಮೇಜು 


ಮೇಚಣಿಗೆ (ನಾ). (ಕರು) ಗರ್ಭಿಣಿಯಾದ ಹೆಂಗಸಿಗೆ. ಆರಂಭದಲ್ಲಿ 

ಬೆಳಗಿನ ಹೊತ್ತು ಉಂಟಾಗುವ ಓಕರಿಕೆ. ಅರುಚಿ ಮುಂತಾದುವು. 
[?] 

ಮೇಚು (ನಾ). ಒಂದು ಬಗೆಯ ತಂತಿ (?) : ನಾರ ಸೀರೆಯನುಟ್ಟ್ಯು 
ನಲಿದು ಕಿನ್ನರಿಗಳ ತೋರಮೊಲೆಗಳ ಮೇಲಿಟ್ಟು ಸೇರಿಸಿ ತಂತ್ರಿಯ ಸಂಚಿನಿಂ 
ಮೇಚನು ಬಾರಿಸುತೆಸೆಯೆ ಭಾವೆಯರು (6೫: ೨೦-೦೩)- [?] 

ಮೇಜ ` ಮೇಜು ' ನೋ. 

ಮೇಬರ್‌ ' ಮೇಜರು' ನೋ. 

ಮೇಜರು, ಮೇಜರ್‌ (ನಾ). ೧. ಸೈನ್ಯದಲ್ಲಿ ಕ್ಯಾಪ್ಟನ್‌ ಹುದ್ದೆಗೆ 
ಮೇಲ್ಪಟ್ಟ ಮತ್ತು ಲೆಫ್ಟಿನೆಂಟ್‌ ಕರ್ನಲ್‌ ಹುದ್ದೆಗೆ ಕೆಳಗಿನ ಹುದ್ದೆ 
ಯಲ್ಲಿರುವ ಒಬ್ಬ ದೊಡ್ಡ ಆಧಿಕಾರಿ: ಸಾಮಾನ್ಯ ಯೋಧನಾಗಿದ್ದ 
ಅವನು ಇಂದು ಮೇಜರು ಹುದ್ದೆಗೆ ಬಂದಿದ್ದಾನೆ (6). ಮೇಜರ್‌ ; 
೧. ನೀನು ಕುಡಿದು ಕುಡಿದು, ಇನ್ನೂ ಯೋಧನಾಗೇ ಉಳಿದಿದ್ದೀಯೆ 
ನೋಡು: ನಾನಾಗಲೇ ಮೇಜರ್‌ ಆಗಿದ್ದೇನೆ (ಐ916- 90)- ೨. ಕಾನೂನಿನ 
ಗಣನೆಗೆ ಬರುವ ವಯಸ್ಸಿನ (ಹದಿನೆಂಟು ವರ್ಷಗಳಿಗೆ ಮೇಲ್ಪಟ್ಟ) 
ವ್ಯಕ್ತಿ: ಅವರ ಮಗ ಮೇಜರ್‌ ಆಗಿರುವುದರಿಂದ ಅವನ ಒಪ್ಪಿಗೆಯಿಲ್ಲದೆ. 
ಪಿತ್ರಾರ್ಜಿತ ಆಸ್ತಿಯನ್ನು ಮಾರುವಂತಿಲ್ಲ (ಕೂ), 

ಮೇಜವಾಣಿ :  ಮೇಜವಾನಿ' ನೋ: 

ಮೇಜವಾನಿ, ಮೇಜವಾಣಿ. ಮೇಜುವಾನಿ (ನಾ). ಸತ್ಕಾರ ; ಆತಿಥ್ಯ; 
ಔತಣಕೂಟ ; ಒಂದು ದಿನ ಆ ಗೃಹಸ್ಥನು ತನ್ನ ಸ್ನೇಹಿತನಲ್ಲಿ ಮೇಜ 
ವಾನಿಗೆ ಹೋದಾಗ ಪ್ರಬಲವಾದ ಅಜೀರ್ಣವಿಕಾರವಾಯಿತು 
(ಮರಯ. 9-006); ಎರಡು ಮೂರು. ದಿವಸ ತನಕ ಮೇಜವಾನೀ ಸಮಾ 
ರಂಭವು ನಡೆಯಿತು (ಐುಂಜುಕ ೪0. ಮೇಜವಾಣಿ ; ಸಂತೇಮರಹಳ್ಳಿ 
ಯಲ್ಲಿ ಚಾಮರಾಜನಗರ ಜಮಾಬಂದಿ ಮಂಗಿಸಿದ ಮೇಜವಾಣಿಯಾದ್ದಕ್ಕೆ 

೬ ಎ ನಾನೂ ಹೋಗಿದ್ದೆ ($68. ೩೭). ಮೇಜುವಾನಿ; ಕುಠೀರದ 
ದನಕರುಗಳಿಗೂ ಅಕ್ಕೀ ಸಕ್ಕರೆಯ ಮೇಜುವಾನಿ ಮಾಡುವಂತೆ ಸಾಹೇಬರು 
ಅನುಗ್ರಹಿಸಿದರಲ್ಲಾ ಎಂದು ಒಂದು ಕಡೆ . . - ಸಂತಸವಾದರೆ ಇನ್ನೊಂದು 
ಕಡೆ ತಡೆಯಲಾರದ ನಗು (೩4%. ಇ); ದೊಡ್ಡ ಬೆಟ್ಟದ ಚಹವೋ ? 
೬೬ ೬ ಬಿದ್ದಣ? ಮೇಜುವಾನಿ? (ಕತತ, ೬-೦೨), 
(ಪಾರ. ಮೇಜಬಾನೀ: ಮೇರ್ಳೂನೀ; ಹಿಂ. ಮೇಜಬಾನೀ ; 

ಮರಾ. ಮೇಜಬಾನೀ, ಮೇಜವಾನೀ] 

ಮೇಜಿಟ್ಟಿಗೆ (ನಾ). ಆಕಾರವನ್ನು ನಿಷ್ಕೃಷ್ಟವಾಗಿಡಲು ಮೇಜಿನ 
ಮೇಲಿಟ್ಟು ತಯಾರಿಸುವ ಇಟ್ಟೆಗೆ : ಒಳ್ಳೆಯ ಇಟ್ಟಿಗೆಗಳನ್ನು ಮೇಜಿನ 
ಮೇಲೆ ತಯಾರಿಸುತ್ತಾರೆ . , . ಮೇಜಿಟ್ಟಿಗೆಗಳನ್ನು ಬೌಕಟ್ಸ್‌ಗಳ ಮೇಲೆ 
ಬಿಸಿಲಿನಲ್ಲಿ ಒಣಗಿಸುತ್ತಾರೆ(ಕಿಲ್ಮಿಠಾ- ೨60)- 

[ ಮೇಜು _. ಇಟ್ಟಿಗೆ (೬ ಇಟ್ಟಿಗೆ) ] 

ಮೇಜು, ಮೇಜ (ನಾ). ೧. ನಾಲ್ಕುಕಾಲುಗಳು ಮತ್ತು ಮೇಲೆ 
ಚಪ್ಪಟೆಯಾದ ಹಲಗೆ ಇದ್ದು. ಓದುವುದು: ಬರೆಯುವುದು 
ಮುಂತಾದ ಕೆಲಸಗಳಿಗೆ ಉಪಯೋಗಿಸುವ ಮರ. ಲೋಹ 
ಮುಂತಾದವುಗಳಿಂದ ಮಾಡಿದ ಉಪಕರಣ ; ಮಂಚ ಖುರ್ಚಿ 
ಮೇಜು ಪೆಟ್ಟಿಗೆ ಮೊದಲುದ ಸಾಮಾನುಗಳನ್ನು ನೋಡಿರಿ (ಕೃಷಿಶ್ರ- ೨೬೪) ; 
ಸಂಜೆಯಾದ ಬಳಿಕ ಮೇಜಿನ ಬಳಿ ಕುಳಿತು ಕೆಲಸಮಾಡುವುದು ಅಶಕ್ಕ 
ವಾಗುತ್ತದೆ (ನಟರು: ಇ). ೨. ಇಸ್ಟೀಟು, ಜೂಜು ಮೊದ 


[+ 0. 38/07] 


ಲಾದುವುಗಳಲ್ಲಿ ಮೇಜಿನ ಮೇಲೆ ಪಂದ್ಯವಾಗಡುವ ಹಣ; ಒಡ್ಡು; 
ಪಣ : ಅವನು ದಿನದಿನಕ್ಕೆ ಮೇಜು ಹೆಚ್ಚಿಸುತ್ತ ಹೋಗುತ್ತಾನೆ 
(ತಾಯಿಕ- 90). ಮೇಜ ; ಿ.. ನಾವು ಸಾಮಾನ್ಯಜ್ಞಾನದಿಂದ ಮೇಜ 


ಮೇಜುಕಟ್ಟು, 


ಒಂದು ವಸ್ತು: ಮರೆ ಒಂದು ಪದಾರ್ಥ ಎಂದು ಅವುಗಳು ಅನೇಕ ಭಾಗ 
ದಿಂದ ಆಗಿದ್ದಾಗ್ಗೂ ಹೇಳಬಹುದು (ತತ್ಕಪ್ರಾ: ೦೯೪); ಆಚಾರ್ಯರ 
ಸೂಚನೆಯಂತೆ ತಿನಸುಗಳ ತಟ್ಟೈಗಳೂ, ಕಾಫಿಯ ಕಪ್ಪುಗಳೂ ಬಂದು ನಮ್ಮ 
ಮುಂದಿನ ಮೇಜವನ್ನು ಅಲಂಕರಿಸಿದುವು (ಕಾಂಡಾ. 00)- 
[ «ಪಾರ. ಹಿಂ. ಮರಾ. ಮೇಜ್‌ ] 
ಮೇಜುಕಟ್ಟು, (ಕ್ರಿ). ಜೂಜಿನ ಮೇಜಿನ ಮೇಲೆ ಪಣವಾಗಿ ಹಣವನ್ನು 
ಒಡ್ಡು ; ಪಂದ್ಯಕಟ್ಟು ; (9). [ವೆ: ] 
ಮೇಜುಕಟ್ಟು, (ನಾ). ಗೋಡೆಯ ಕೆಳಭಾಗದಲ್ಲಿ ಮೇಲುಗೋಡೆಗಿಂತ 
ಸ್ವಲ್ಪ ಉಬ್ಬಿರುವಂತೆ ಕಟ್ಟಿರುವ ಭಾಗ : “ಗೋಡೆಯ ತಳದಿಂದ 
ಸ್ವಲ್ಪ ಎತ್ತರದವರೆಗೂ ಹಲಗೆ ಸೇರುವೆಯಿಂದಲೊ, ಮೇಲ್ಭಾಗದಂತಲ್ಲದೆ 
ಬೇರೆ ಬಣ್ಣ ಹಾಕಿರುವುದರಿಂದಲೊ, ಅಳವಡಿಸಿರುವ ಗೋಡೆಯ ಅಡಿಭಾಗ 
ಮೇಜುಕಟ್ಟು”. (7೩40- ಇಂಕು), [ ಮೇಡ ಕಟ್ಟು ] 
ಮೇಜುವಾನಿ 'ಮೇಜವಾನಿ'ನೋ. 
ಮೇಟಿ 'ಮೇಂಟಿ' ನೋ. 
ಮೇಟಿಕಂಬ ` ಮೇಟೆಕಂಭ ನ್ನೋ 
ಮೇಟಿಕಂಭ. ಮೇಟಿಕಯ' (ನಾ). ಧಾನ್ಯವನ್ನು ಒಕ್ಕುವ ಅಂಗಳದ 
ಅಥವಾ ಕಣದ ನಡುವ ಎತ್ತುಗಳನ್ನು ಕಟ್ಟೆ ತುಳಿಸಲು ಅನುಕೂಲ 
ವಾಗುವಂತೆ ನಟ್ಟ ಕಂಬ: ಮೇಟಿಕಂಭದ ಹತ್ತಿರದ ಮಂಚದ ಮೇಲೆ 
ಶೀನಪ್ಪ ಒರಗಿಕೊಂಡು ಆಕಾಶವನ್ನೇ ನೋಡುತ್ತಿದ್ದ (64: ೨೪೦) 
ಮೇಟಿಕಂಬ : ಹನ್ನೆರಡೆತ್ತಿನ ಬಾರಿ ಹೊನ್ನ ಮೇಟಿಕಂಬ ಬಾಸಿಂಗ 
ಬಲಗೈಯ ಕೊಳಗಾದಿ ಕಂದಯ್ಯ ರಾಶಿ ಅಳೆಯೋದೆ ಬೆಳಗಾಯ್ತು 
(8-2: ೯)-  ಮೇಟಿ'(< ಮೇಂಟಿ) 4. ಕಂಭ] 
ಮೇಟಿಕೊಳವೆ (ನಾ). ಕಿವಿಗೆ ತೊಡುವ ಮೇಟಿಯ ಆಕಾರದ. ಒಂದು 
ಬಗೆಯ ಆಭರಣ : ಕೊಪ್ಪು ; ಹೆಂಗಸರ ಒಡವೆಗಳನ್ನು ಹೀಗೆ ಪಟ್ಟಿ 
ಮಾಡಬಹುದು. . . ಕಿವಿಗೆ ; ೧, ಮೇಲುಕಿವಿಗೆ ಬುಗಡಿ. ಸಿಂಹನ 
ಮೆಟ್ಟಿದ ಮುರುವು ; (ಮುತ್ಹಾಕಿಡ ಮುರುವು. ಹಲಸಿನಕಾಯಿ ಮುರುವು, 
ಕಪ್ಪುಕಿದ ಮುರುವು ; ಮೇಟಿಕೊಳವೆ. ಇತ್ಯಾದಿ 
(1014 1, 639). [ ಮೇಟಿ (-೮ಮೇಂಟಿ) . ಕೊಳವೆ (ಕೊಲವಿ) ] 
ಮೇಟಿಗಂಡುಗ ` ಮೇಂಟಿಗಂಡುಗ ' ನೋ. 
ಮೇಟಿಗೂಟ (ನಾ). * ಮೇಟಿಕಂಭ ; ಕಲ್ಪಪ್ಪನನ್ನೂ ದರದರನೆ 
ಎಳದುಕೊಂಡು ಹೋಗಿ ಕಣದ ಮಧ್ಯದ ಮೇಟಿಗೂಟಕ್ಕೆ ಅಲುಗಾಡದಂತೆ 
ಬಿಗಿದರೆ: (0೫2: ೩). [ ಮೇಟಿ (ಎಮೇಂಟಿ) .. ಗೂಟ (ಇಗೂಂಟ) ] 
ಮೇಟಿಗೊಳಗ, ಮೇಟುಕೊಳಗ, ಮೇಟೆಗೊಳಗ (ನಾ). ಧಾನ್ಯಗಳನ್ನು 
ಅಳೆಯುವ ಒಂದು ಪ್ರಮಾಣ : ಶ್ರೀಕಾರ್ಯ ನಡೆವಂತಾಗಿ ಕೊಟ್ಟ 
ಮೇಟಿಗೊಳಗವೊಂದು (ಮಂಗಾ. ೨೪೯-೭೮ ; 1210). ಮೇಟುಕೊಳಗ ; 
ನುಪು ಕೊಡವೀಸ ಹಂದರಹಣ ಹರವಿಗೂಳು ಮೇಟುಕೊಳಗ . , , 
ಮುಂದೆ. ಹುಟ್ಟುವ ಪೂರ್ವಾದಾಯ ಸಹವಾಗಿ ಸರ್ವಬಾಧೆ ಪರಿಹಾರಕ್ಕೆ 
ಗದ್ಯಾಣ ಗ॥ (ಮೈಆ0- ೦೯೩೪, ೨೭-೨. 
ಮತ್ತಮಾ ಹಂನಿರ್ವ್ವರ್‌ ಗಾವುಂಡುಗ 
ದೇವರ ನಿತ್ಕೋಪಹಾರಕ್ಕೆಂದು ಚಂದ್ರಾರ್ಕ್ಯಸ್ಥಾಯಿಯಾಗಿ 
ಕೊಟ್ಟಿರ (494ರ: ಸಸ. ೨೪6-೬ರ ; 
[ ಮೇಟಿ (ಮೇಂ ಸಿ) 4 ಕೊಳಗ ] 
ಮೇಟಿಪಾಲು, ಮೇಣಿಪಾಲು ( ವ್ಯವಸಾಯ ಮಾಡಲು ನೆರವು 
ನೀಡಿದವನಿಗೆ ಹೊಲದ ಒಡೆಯನು ಕೊಡಬೇಕಾದ ಫಸಲಿನ 
ಭಾಗ: (8). ಮೇಣಿಪಾಲು : (*)- 
[ ಮೇಟಿ (ಎಮೇೋಂಟಿ) 4 ಪಾಲ್ಮು (ಪಾಲ್‌) ] 


ತಟ್ಟು ಬಾಬುಲು 


ಮೇಟೆಗೊಳಗ : 


1450)- 


1228)- 


೭೪೦೪ 


ಜ್ರ 


40 


46 


ಮೇಡು 


ಮೇಟಿವಿದ್ಯ (ನಾ). ವ್ಯವಸಾಯ ಮಾಡುವ ಶಿಳಿವಳಿಕೆ ; ಕೃಷಿಯ 

ಅರಿವು ; ಕೋಟಿ ವಿದೈಗಳಲ್ಲಿ ಮೇಟಿವಿದ್ದವೆ ಮೇಲು ಮೇಟಿಯಿಂ ರಾಟಿ 
ನಡೆದುದಲ್ಲದೆ ದೇಶದಾಟವೆ ಕೆಡುಗು (ಸರ್ವಶ್ಶ ೧೩೩೭). 

[ ಮೇಟಿ (ಮೇಂಟಿ) ;. ವಿದ್ಯ ) 

ಮೇಟುಹುರುಳಿ (ನಾ). ಒಂದು ಬಗೆಯ ಔಷಧೀ 
ಸಸ್ಯ; ಮೇಟಿಹುರುಳಿಯ ಬೇರ ತಂದು ಮೇಗಣ ತಿಗಡ ತೆಕ್ಕೊಂಡು 
ಸಣ್ಣನೆ ಅರೆದು ಅವರೆಪ್ರಮಾಣ ಗುಳಿಗೆಯಂ ಮಾಡಿ ಒಂದು ಗುಳಿಗೆ 
ಅಕ್ಕಿಗಚ್ಚಿನಲ್ಲಿ ಕೊಂಬುದು (ಎನ್ನಿ: ಎ೬): ಮೇಟುಹುರುಳಿ ; 
ತೂಲಫಲಾ ಎಲವ; ಎಕ್ಕೆ, ಮೇಟುಹುರುಳಿ (ao: ೬೨. [7] 


ಮೇಟಿಹುರುಳಿ, 


ಮೇಟುಕೊಳಗ *ಮೇಟಿಗೊಳಗ ' ನೋ. 
ಮೇಟುಹುರುಳಿ " ಮೇಟಿಹುರುಳಿ ' ನೋ. 
ಮೇಟೆ. "ಮೇಂಟಿ` ನೋ. 


ಮೇಟೆಗೊಳಗ * ಮೇಟಿಗೊಳಗ ' ನೋ. 


ಮೇಠಿ (ನಾ). ೧. ಸ್ತಂಭ; ಕಂಬ. ಪ. ಎ ಮೇಟಿಕಂಭ. ೩. 
ಪಶುಗಳನ್ನು ಕಟ್ಟುವ ಗೂಟ, ೪. ಬಂಡಿಯ ಮೂಕಿಗೆ ಆಧಾರ 
ವಾಗಿರುವ ಆನಿಕೆ. [ಸಂ.] 


ಮೇಡ್ಕ (ನಾ). (ಕರಾ) ಮರದ ಚಿಲಕ.--ಅಗಳಿ ; ನಾನು ಬರಲು 

ತಡವಾದರೆ ಕದದ ಮೇಡ ಹಾಕಿಕೊಂಡು ಮಲಗಿಕೊ (ಕೂಳಿ). 
[ ತುಳು. ಮೇಡೆ ] 

ಮೇಡ್ಕ (ನಾ): [ಸಂಗೀತ] ವೀಣೆ ಮುಂತಾದ ವಾದ್ಯಗಳಲ್ಲಿ ಬೇರೆ 
ಬೇರೆ ಸ್ವೆರಸ್ಥಾನಗಳನ್ನು ನಿರ್ದೇಶಿಸುವ (ಅರಗಿನ) ರಚನೆ. 
ಕಟ್ಟಣೆ, ಮೆಟ್ಟಿಲು : ಅರಗಿನ ಮೇಡವನ್ನು ಮಾಡಿಸಿದರೆ ಅದು ದಂಡಿಯ 
ಸುಲಭವಾದ ಸ್ಪಂದನವನ್ನು ತಡೆಯುತ್ತದೆ (ಸಂಗೀತ. 5). [ ಮೇಳ] 

ಮೇಡಂ, ಮಡ್ದ್ಡಮ್ಮ. ಮೇಡವ್‌, ಮೇಡಮ್ಮು (ನಾ). ಹೆಂಗುಸನ್ನು 
ಕುರಿತ ಗೌರವಸೂಚಕವಾದ ಸಂಬೋಧನೆ: ಈ ಶಬ್ದವು 
ಉಪಾಧ್ಯಾಯಿನಿ, ಆಂಗ್ಲಸ್ತ್ರೀ. ಶ್ರೀಮಂತ ಹೆಂಗಸು. ಯಜಮಾನಿ 
ಮುಂತಾದ ವಿವಿಧಾರ್ಥಗಳಲ್ಲಿ ಇಂದು ಬಳಕೆಯಾಗುತ್ತಿದೆ : ಕ್ಷಮಿಸಿ 
ಮೆಡಂ ಈ ದಿನ ವಠಾರದಲ್ಲಿ ಒಂದು ಮದುವೆ. ಅದ್ದರಿಂದ ತಡ ಆಯ್ತೂ 
(ನೀರನ. ೪): ಮೇಡಂಗಳನ್ನು ಕಟ್ಟಿಕೊಂಡು ತೊಲಗು (en. ೬೮)- 
ಮಡ್ಡಮ್ಮ : ಸಂಬಳವಾದ ಮರುದಿನ ಸಾಹೇಬರ ಮಡ್ಡಮ್ಮರು . , , 
ಲೆಕ್ಕ ಚುಕ್ತಾಮಾಡಿಬಿಡುತ್ತಿದ್ದರು (ರೀಕತ- 1, ೬೪): ನನ್ನ ಹಿಂದೆ ಮನೆಯ 
ಮಕ್ಕಳು... . ಎದುರಿಗೆ ಟಿಳಕರು ಮತ್ತು ಆ ಮಡ್ಡಮ್ಮ (ಸ್ಮೃತಿಕ- 33೦), 
ಮೇಡಮ್‌ : ಮೇಡಮ್‌ . - ಮಿಸ್‌ ವೇದವಲ್ಲಿ! (ರತ. ೪). 
ಮೇಡಮ್ಮು: ಆಕೆ ನಮ್ಮ ಹುಡುಗರ ಅಚ್ಚು: ಮೆಚ್ಚಿನ ಮೇಡಮ್ಮೂ (ರೂಂ)- 

[+ ಇಂ. Madam] 

ಮೇಡಮ್‌ ` ಮೇಡಂ' ನೋ. 

ಮೇಡಮ್ಮು ` ಮೇಡಂ ' ನೋ. 

ಮೇಡಿ (ನಾ). ಒಂದು ಬಗೆಯ ಮರ; ಅತ್ತಿ ; ಉದುಂಬರ : (೪). 

[ದೇ.॥ ತಮಿ, ಮೇಡಿ] 

ಮೇಡು (ನಾ)- ೧. ಎತ್ತರವಾದ ನೆಲ; ದಿಣ್ಣೆ ; ದಿಬ್ಬ; ಕಾಡುವೊಂದು 
ಮೇಡುವೈದು ಓಡುವೊಂದು ಒಲೆಯ ಮೂರು ನಾಡನಾಯ 
ಕೂಡಿಕೊಂಡು . . . ಜೋಡುಮುಖದ ಕಪಿಯನೆಚ್ಚು ಓಡಿನಲ್ಲಿ ತಿಂದು 
ತನ್ನ ನೀಗಲಾಡಿದೆ (6ನತಂ. ೨೯೯-೦೩೦೪); ತೆಂಕಣ ಕೋಟೆಯ ಮೇಡಿನ 
ಕೇರಿಯ ಮನೆಯನು ಹದಿಮೂಜು ನಿವೇಶನವನು ಮಾಡಿ (at. xv, 
ಶ್ರೀಕಂಗ- 6೬-40: 1421) ನಾಡು ಮೇಡು ಕಾಡೊಳೆಲ್ಲು ಸೊಗವು ಮೂಡಿ 
ಬರುತಿದೆ (£30೪: €-೭). ೨. (ಪಶುಗಳ) ಹಿಣಿಲು; ಡುಬ್ಬ: ಅಗ್ಗವ 


ಮೇಡುಗದ್ದೆ ೭೪೦೫ ಮೇದ 
ನಿಡುಗೋಡು ನಿರುತ್ತುಮಿಜುಂಕಿದ ಕೆಚ್ಚಲೆತ್ತಮೆತ್ತಿದ ಮಧ್ಯದಲ್ಲಿ ಪದಬಿಸರುಹಂಗಳು ಮೇಣು ವಿಕಸನವಾದವು (ಅಸತ: ೩೯-೩೬), 


ಕುಡಿವಾಲಮಂದೆಸೆಯೆ ಕರ್ಬಸುಗಳ್‌ ಪರಿಗೊಂಡುವಾಜಯೊಳ್‌ (ಕಣ. 
೬-೨0೪): "ಮಿಟ್ಟೆ' ಪರಾ. [ದೇ.8 ತಮಿ, ಮೇಟು, ಮುಟ್ಟು, ನ 
ಮಲ. ಮೇಟು. ಮಾಟು: ತೆಲು. ಮಿಟ್ಟ, 
ಕೋಲಾ ಮೆಟ್‌, ಮೆಟ್ಟಾ, ಮೆಟ್ಸ್‌; 
ಮಟ್ಟಾ, ಮೆಟಾ, ಮೆಟ್ಟಿ] 

ಮೇಡುಗದ್ದೆ' (ನಾ). ಎತ್ತರದಲ್ಲಿರುವ ಗದ್ದೆ : 
ನೂತನವಾಗಿ ಮಠ ಕಟ್ಟಲಾಗಿ * ಕೆಲಉ ಭೂಮಿ 


ತೆಗೆದುಕೊಂಡ 
ಬದಲಿಗೆ ಹಾಗಲವಾಡಿ ಕೆರೆ ತುಂಬಿ ಜೀರಿಗೆ ಮೇಡುಗದ್ದೆಗೈಯ್ವಲ್ಲಿ ನಿನ್ನ 


ಹಳ್ಳಿಭೂಮಿಯಲ್ಲಿ ವಂದು ಖಂಡುಗ ಗದ್ದೆಗೆ ನೀರ ಅಪ್ಪಣೆ ಪಾಲಿಸಿಯಿಧೇವೆ 
(ಕ. ೫11: ತಳ್ಳನ3. 46-86: 1609)- [ಮೇಡು 4 ಗದ್ದೆ (ಆ ಗಟಕ್ತಿ)] 

ಮೇಢಿ (ನಾ). ೧. ಸ್ತಂಭ ; ಕಂಬ. ೨. ಮೇಟಿಕುಭ. ೩. ಪಶು 
ಗಳನ್ನು ಕಟ್ಟುವ ಗೂಟ. ೪. ಬಂಡಿಯ ಮೂಕಿಗೆ ಆಧಾರವಾಗಿರುವ 
ಆನಿಕೆ. [ಸಂ. ಮೇಢೀ] 

ಮೇಢ್ರ (ನಾ). ೧. ಟಗರು; ಗಂಡುಕುರಿ. ೨. ಪುರುಷನ ಜನನೇಂದ್ರಿಯ; 
ಶಿಶ್ನ ; “ಶಿಶ್ನಃ,. ಶೇಘಃ, ಮೇಢ್ರಃ . . . ಶೇಫಸ್‌-ಈ ೬ ಶೇಫಂ” 
(ಸಲಾಮ: 68-೩೬೦); ಖುರ ಮೇಢ್ರ; ವಂುಷ್ಕವಾಲಧಿ ಶಿರದೊಳೆ ಕರಿದಾಗಿ 
ತೋರ್ಪೊಡಂತದು ಕಷ್ಟಂ (6ಕ್ಮರಾ. ೨-9೨) ; ತಿಂಗಳ್‌ 
ಪುಟಂ ಶ್ರವಣ ಗುದ ಮೇಢ್ರ ರೋಮಂಗಳಪ್ಪುವು (ಕಂಪು: 
ದಲ್ಲಿಯೂ ತೊಡೆಸಂದಿನಲ್ಲಿಯೂ ಬಹಳವಾದ ವೇದನೆ: 
(ಕಕನ್ಮಿ: ೩೬೦). [ಸಂ.] 

ಮೇಣ್‌. ಮೇಣು (ಅ). ೧. ಇನ್ನು; ಮತ್ತು ; ಜೊತೆಗೆ; ಹಾಗೂ; 
ಅಲ್ಲದೆ : ಕಟ್ಟಿದ ಸಿಂಘಮನ್‌ ಕೆಟ್ಟೊಡೇನೆಮಗೆಂದು ಬಿಟ್ಟವೊಲ್‌ ಕಲಿಗೆ 
ವಿ[ಪ]ರೀತಂಗಹಿತರ್ಕೃಳ್‌ ಕೆಟ್ಟರ್ಮೇಣ್‌ ಸತ್ತರ ವಿಚುರಮ್‌ (49. ಸ, 
೬೦-೦೦; ಸು- 700); ಒಡನೆ ಸುರಾಸುರರ್‌ ಕನಕಪರ್ವತಮಂ ಕಡಿಗೋಲ 
ಮಾಡಿ ಮೇಣ ಪೆಡೆ ಪಲವಪ್ಪ ಮಸುಕಿ ಮಹೋರಗನಂ ಕಡೆಗಣ್ಣಿ ಮಾಡಿ 
ಪಾಲ್ಸಡಲನುಪಾಯದಿಂ ಕಡೆಯೆ (ಇತ್ಕತಾ- ೪೩6 ಕೂರ್ರಕ); ಎಲ್ಲಿ ಮೇಣಾದ 
ಸ್ವರೂಪದಿಂ ಬಂದಿರಿದನೆನಗೆ ತಿಳಿಯೆ ಪೇಬೌಂ (ಕಾಣ. ೫೬-೦): 
ಕಾವಡೆನ್ನಳವಲ್ಲ ಮೇಣ್‌ ಗಾಂಡೀವಿ ಕೊಲುವವನಲ್ಲ (ಕುನ್ಮಾದ್ರೋ.- 6-೬೦). 
ವಿ. ಅಥವಾ ; ಇಲ್ಲವೆ: ಏನುಗಿಯುಮೇನೋ ತೀರ್ದಪುದೆ ತೀರದೊಡಂ 
ಮಲ್‌ದುಂಬಿಯಾಗಿ ಮೇಣ್‌ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್‌ 
ವನವಾಸಿದೇಶದೊಳ್‌ (ಕಂಕಣ. ೪-೨೯):೦೦ಗಜಂಗಮವೊ ಮೇಣ್‌ಜಂಗಮವೆ 
ಲಿಂಗವೋ (0%ರ- ೩-0೫೩); ಮತಣ್ಯಂಗೆ ನಿಟ್ಟೆಯೇ ಮಾನಸವಾಟೀಗಳೊ. 
ಮೇಣಾಗಳೊ ಮೇಣ್‌ ಸಾಗುದುರೆಗೆ ಪುಲ್ಲನಡಕಿ ಕೆಡುವನೆ ಚದುರಂ 
(ಯಕೋಕ. ೩-೦೩); ನಿನ್ನ ಮಕ್ಕಳೆ ಸಲಹು ಮೇಣ್‌ ಕೊಲ್ಲೆನುತ ನುಡಿದನು 
ವಿನಯದಲಿ ಪಾರ್ಥ (ಕುಷ್ಠರ್ರೋ- ೪-೪9): ೩. ಖಂಡಿತವಾಗಿಯೂ ; 
ನಿಶ್ಚಯವಾಗಿಯೂ: ಮಗನಂ ಪಡೆವಂತಿರೆ ಬಂಜೆಗೆ ಮರ್ದಂ ಮುಚ್ಚಿ 
ನೆಂಬ 'ನಾಸಿಗನೇಂ ತಾಂ ಪುಗಿಸುವನೆ ಜೀವವಂತದುವೆ ಗರ್ಭದೊಳು ಮರ್ದಿ 
ಮೇಣದಕ್ಕುಮೆ ಜೀವಂ (ಸನಕ. 03-43); ಕುಡುವಿಲ್ಲನೆಚ್ಚ ಸರಲುಂನಡದು 
ದಲಂಜೊರ್ವನೆರ್ದೆ: ಇಳ್ಗ ಬೃಮುಮೊಳ್ನುಡಿಯುಂ ಗೇಯಮುಮುರ್ಚದೆ 
ಕಡುಗಲ್ಲಿರ್ದೆಯೆರ್ದೆಯನಂಬ್ಲ ಮೇಣುರ್ಚುಗುಮೇ (ಕಾವ್ಯಾಪ- 30) 
ಮೇಣು: ೨. ವೈರಿನಾಯಕರು ಕೊಂದರೆಂಬೆನೊ ಮೇಣು ನಾನೇ ಕೊಂದೆ 
ನೆಂಬೆನೊ (ಕುಣ್ಮಾರ್ರೋ.೭-00) : ಜವನ ಜನನಿಯೊ ಮಣು ಲಯಭೈರವನ 
ಭಗಿನಿಯೊ 'ಬಮೊಲು ನಡೆತಂದಳಿದಿರಿನಲಿ 
ಕಾಮವಶ್ಶದ ಘುಟಿಕೆಯ ರಾಶಿಯೊ ಮೇಣು ಕಾವ: 


ನಾಲ್ಕಕಕ್ಷಿನಾಸಾ, 
೬); ಮೇ. 


ಟಾಗಿರ್ಪುದು 


(ತೊರರಾ- ೦-00-೭); 
ಹಾಜುಗುಪ್ಪೆಗಳೊ 


(ವರತ: 02009) ; ಅಸಮಸದ್ದುರು ವರದಯಾಮೃತರಸಸರೋವರ 


£ ಈ ಶಬ್ದವು ಅನೇಕ ವೇಳೆ ಪಾದಪೂರಣಾರ್ಥವಾಗಿ ಉಪಯೋಗ 
ವಾಗುತ್ತದೆ. " ಮೇಗು ` ಪರಾ. 

ಮೇಣ ' ಮಯಣ ' ನೋ. 

ಮೇಣಗಟ್ಟು (ಕ್ರಿ). ಜಿಡ್ಡುಗಟ್ಟಿ ಕೊಳೆಯಾಗಿರು : ಅವಳ ತೊಡೆಯ 
ಮೇಲೆ ಒಂದು ವರ್ಷದ ಕೂಸೊಂದು. ಅದರ ತಲೆಗೆ ಒಂದು ಮೇಣಗಟ್ಟೆದ 
ಕುಲಾವಿ (ಕಾಶಾನೆ- 0೦0). [ಮೇಣ (ಇಮಯಣ) - ಕಟ್ಟು] 

ಮೇಣಗಪಟ " ಮೇಣಗಪ್ಪಡ ` ನೋ. 

ಮೇಣಗಪ್ಪಟ " ಮೇಣಗಪ್ಪಡ ' ನೋ. 

ಮೇಣಗಪ್ಪಡ. ಮೇಣಗಪಟ. ಮೇಣಗಪ್ಪಟ. ಮ್ಯಾಣಗಪ್ಪಟ (ನು). 
ಎಣ್ಣೆ. ಮೇಣ ಮೊದಲಾದುವುಗಳಿಂದ ಪರಿಷ್ಕರಿಸಿ ನೀರಿಳಿಯದಂತೆ 
ಮಾಡಿದ ಬಟ್ಟೆ : -ಕೊಡೆ ಮೇಣಗಪ್ಪಡ ಗೊಂಗಡಿ ಬಹುರಮ್ಯವಡೆದರ್ದ 
ಸಕಲಾತಿದಳೆದು ನೀರ್ಮನುಜರಂತೆಡೆಯಾಡುತಿರ್ದರೂರುಗರು 
(ನೋಶತ, ೪-೪೦); ಆಪಾದಮಸ್ತಕ ಮೇಣಗಪ್ಪಡದ ನಿಲುವಂಗಿ ಹೊದ್ದು 
ಅಡ್ಡಾಡಲು ಹೊರಬಿದ್ದೆ (ಇಕ್ಕಳ. 060). ಮೇಣಗಪಟ : “ಎಣ್ಣೆಯಿಂದ 
ಪರಿಷ್ಕರಿಸಿ ನೀರಿಳಿಯದಂತೆ ಮಾಡಿದ ಬಟ್ಟೆ ; 'ಮೇಣಗಪಟ ; ತೈಲಪಟ” 
(01101000. ಇಂಕ2)- ಮೇಣಗಪ್ಪಟ ; ಮಗುವಿಗೆ ನ್ಯಾಪ್‌ಕಿನ್‌ , . . 
ಮೇಣಗಪ್ಪಟ, ಬ್ಲಾಂಕೆಟ್‌ ... . ಹತ್ತಿಯ ಸುರಳಿ, ಇವುಗಳನ್ನು ಸಿದ್ಧ 
ಮಾಡಿಕೊಳ್ಳಬೇಕು (ಗೃಹಂ: ೦೦). ಮ್ಯಾಣಗಪ್ಪಟ ; ಗಾಡಗೆ 
ಮ್ಯಾಣಗಪ್ಪಟದ ಗೌಸು (ಕ. ೫೬೪; ನಂತಿನ. ೨೪೨ ; 1847). 

[ಮೇಣ (ಇಮುಯಣ) 4 ಕಪ್ಪಡ] 

ಮೇಣದಬತ್ತಿಮರ ' (ನಾ). ಅಂಟುದ್ರವವನ್ನು ಸ್ರವಿಸುವ ಒಂದು 
ಬಗೆಯ ಮರ: (ಕೈಗ. ೬6-0063). [ಆ ಮೇಣ ಬತ್ತಿ 4 ಮರ? 

ಮೇಣಬತ್ತಿ (ನಾ). ಮೇಣದಿಂದ ಮಾಡಿದ ಬತ್ತಿ; ಮೋಂಬತ್ತಿ: 
ಮೇಣಬತ್ತಿಯ ಪೆಟ್ಟಿಗೆಯಲ್ಲಿ ೩೦ ಪುಡಿಗಳಿರುತ್ತವೆ, , . ಎಲ್ಲಾ ಕೂಡಿ 
೧೮೦ ಮೇಣಬತ್ತಿಗಳು ಒಂದು ಪೆಟ್ಟಿಗೆಯಲ್ಲಿರುತ್ತವೆ (ಖಂರನ್ಯಾ: ೧೩1): 

[ಮೇಣ (೬ ಮಯಣ) 4 ಬತ್ತಿ] 

ಮೇಣಾ ' ಮೇನಾ ' ನೋ. 

ಮೇಣಿ ' ಮೇಂಟಿ "ನೋ. 

ಮೇಣಿಪಾಲು * ಮೇಟಿಪಾಲು ' ನೋ. 

ಮೇಣು "ಮೇಣ್‌ ` ನೋ. 

ಮೇಣುಹುಣ್ಣು (ನಾ)- ಒಂದು ಬಗೆಯ ಹುಣ್ಣು ; ಸರ್ವವ್ರಣಗಳಿಗೆ . , . 
ಜೇನುತುಪ್ಪದಲ್ಲಿ ಒಂದು ಗುಳಿಗೆಯಂ ನುಂಗುವುದು , , , ಮೇಣುಹುಣ್ಣು. 
ಗಂಡುಹುಣ್ಣು. ಸರ್ವವ್ರಣಗಳು ಗುಣ (0ರ: ೬೪). 

[ಮೇಣ್ಣು. -- ಹುಣ್ಣು ( ಪುಣ್‌)] 

ಮೇಣೆ ' ಮೇನಾ ' ನೋ. 

ಮೇತ (ನಾ): ಮೇಯುವಿಕೆ ; ಮೇಯುವುದು : ಸುಟ*ಿಯದು. ಗಾಳಿ 
ಮೃಗಂ ಕೆಯ್ವಟ್‌ಗಳ ಮೇತದೊಳ್‌ ತಣಿದಪುವು (ಕಂಕಣ. ೩4೪) ; ಹದನಂ 
ಹಸ್ತಾಗ್ರದಿಂ ಘ್ರಾಣಿಸಿ ಬೆದೆವಿಡಿಯಂ ಮೆಚ್ಚಿ ಮೇಶಕ್ಕೆ ಮೆಯ್ದಾ | ಜದೆ ನೀಡುಂ 


ನಿದ್ದೆಯಂ ತೀನುಮನಜ್‌ಯದೆ . - . ಇರ್ದುದು ಗಿಡಿಗಿಡಿಜಂತ್ರಂಬೊಲಂ. 
ದೊಂದಿಭೇಂದ್ರಂ (6೮ರ. 6-3). [ಮೇ 4 -ತ್ಯ] 

ಮೇಥಿಕೆ (ನಾ). ಮೆಂತ್ಯ. [ಸ0. ಮೇಥಿಕಾ] 

ಮೇಧಿನಿ (ನಾ). - ಮೇಧಿಕೆ. (ಸಂ. ಮೇಧಿನೀ] 


ಮೇದ, “ಮೇ, ' ಪರಾ. 
ಮೇದ್ಮ, ಮೇದರ. ಮೇದಾರ (ನಾ). ಬಿದಿರಿನಿಂದ ಬುಟ್ಟಿ, ಚಾಪೆ. 


ಮೊರ ಮೊದಲಾದುವನ್ನು ಹೆಣೆದ ಮಾರಿ ಜೀವಿಸುವ ವೃತ್ತಿಯ 


ಮೇದ, 


ವರನ್ನುಳ್ಳ ಒಂದು ಜನಾಂಗ ಮತ್ತು ಆ ಜನಾಂಗಕ್ಕೆ ಸೇರಿದ ವ್ಯಕ್ತಿ: 
“ಮಂಶೆಚ್ಛೇದಿ ಚಪಕುರಕಂ ಮೇದಂ” (ಮುಂಗರಾ--000-3) ; ಕಮ್ಮಾಆನಂತೆ 
ಕಾಸಿ ಬಡಿವರ್‌ ಮೇದನಂತೆ ಸೀಳ್ವರ್‌ (ರರಾರ್ಕು- ೩-೭) :/ ಮೇದರೊಳ 
೪ದೆ ವಂಶಚ್ಛೇದಂ ಗುರುಡದೊಳಲ್ಲ (ಸೋಸು. 9-0) : ಮೇದನ ಕೈಗತ್ತಿ 
ಕೇದಗೆ ರಾಜವಾಣೀಧವರುಗಳಂತಲ್ಲ (ಕರರ, ೩-೭), ಮೇದರ : ಶರಣ 
ಮೇದರ ಕೇತಿದೇವನ ಹರಣಮಂ ಬಸವ: ನನಸುವಂ ಹರನ ಕೈಯಲಿ ಮರಳಿ 
ಪಡೆದನು ಮಾಚಿದೇವಯ್ಮ (ಇನೆ. ೩೭ ಸೂತನೆ) ; ಇನ್ನು ಅಂಬಿಗ ಚವುಡ 
ಮೇದರಗ(ನಿ]ನ್ನು ಕೇತನು ಚನ್ನ ಮಾದಿಗ[ನಿ]ನ್ನು ನುಲಿಚಂದೈಯ್ಯ ಕೂಗಿನ 
ಮಾರನೆನ್ನುವನು (4: ೪೬-೧). ಮೇದಾರ: ಈತನೇ ಮೇದಾರ 
ಕೇತಯ್ಯನೆಂಬಾತನೀತನೇ ಡೋಹಾರ ಕಕ್ಕಯ್ಯನೆಂಬುತನು (ತಂಠ್ರ-3೭-೬೭); 
ಮೇದಾರರು ಇಲ್ಲವೆ ಬುರುಡರು ಇವರು ದೊಡ್ಡಹಳ್ಳಿಗಳಲ್ಲಿಯೂ 
ಪಟ್ಟಣಗಳಲ್ಲಿಯೂ ವಾಸಿಸುತ್ತಾರೆ. (ಕರಗ: ೧೩೪). 
[ದೇ.॥ ತಮಿ. ಮೇತರ್‌. ಮೇತರವರ್‌- ಮೇತವರ್‌; ತೆಲು, ಮೇದರ. 
'ಮೇದರಿ./ಸಂ. ಮೇದ ಎ ಒಂದು ಮಿಶ್ರಜಾತಿ] 
ಮೇದ್ಕ (ನಾ). ಕೊಬ್ಬು ; ಮೇದಸ್ಸು: “ವಸೆ ಮೇದಂ ವಪೆ” (ಶತ್ತುಕೋ- 
ಟಿ-34). [ಸಂ. ಮೇದ. ಮೇದಸ್‌] 

ಮೇದಕ (ನಾ). ಭಟ್ಟಿಯಿಳಿಸಲು ಉಪಯೋಗಿಸುವ ದ್ರವ,-ಮದ್ಯ : 
“ಮೇದಕಃ, ಜಗಲಃ- ೨ ಮದ್ಯ ಮಾಡುವುದಕ್ಕೆ ನಾನಾದ್ರವ್ಯಗಳೂ 
ಕೂಡಿಸಿದ ಮುದ್ರೆಯ ಹೆಸರು” (ಓಿರ್ಕಾಂತಿ- ೩0೪). [ಸಂ.] 

ಮೇದದೆಅ* (ನಾ). ಮೇದರು ತೆರಬೇಕಾದ ತೆರಿಗೆ ಸುಂಕ : ವೊಡ್ಡ 
ದೇಖ! ಮೇದದೆಣಕೆ ಸಾದದೆಅಕಿ ಉದುವಲುದೆಲಕಿ, , ,ಇನ್ನಿನಿಸಅ ತೆಟ್‌ಯನು 
ಧಾರಾಪೂರ್ವ್ವಕಂ ಮಾಡಿಬಿಟ್ಟರು (೪. ೪ (3), ಶುಚೂ. 3೪-೪0; 
1948), [ಮೇದ 4 ತೆಲಿ] 

ಮೇದನಾಗಿಡ (ನಾ). ಒಂದು ಬಗೆಯ ಸಸ್ಯ : ಮದನಬುಡಮೆ ಗಿಡ) 
ಮೇದನಾಗಿಡ. ಮದನಗಂಟಿ (ಕ್ಕ 8೧. ೦೬-೨೩೫)-[? ಗಿಡ (<ಗಿಡು)] 

ಮೇದಯ್ಯ (ನಾ). ಒಬ್ಬಾತನ ಹೆಸರು : ಪೊಕ್ಕುಂದದ ತು*ಗೊಳಿ ಕೊಜ್ಜ 
ಮಂಗಲದ ಮೇದಯ್ಯ ಕಾದಿ ಸತ್ತು ಸಗ್ಗೆಯ್ಯದ (ನಕ. ಸ ಶೌಂಂಗ್‌. ೪೪ ; 

[ಮೇದ + ಅಯ್ಯ] 


ಸು. 960). 
ಮೇದರ ' ಮೇದ್ಮ ' ನೋ. 
ಮೇದಸ್ಸು (ನಾ). ೧. ದೇಹದ ರಕ್ತ. ಮಾಂಸ. ಚರ್ಮ. ಮೇದಸ್ಸು. 

ಸ್ನಾಯು. ಅಸ್ತಿ.ಮಜ್ಮೆಗಳೆಂಬ ಸಪ್ತಧಾತುಗಳಲ್ಲಿ ಒಂದು; ಕೊಬ್ಬು 

ನೆಣ; ಹರಿ... .ದಾನವರ ಸೀಳಿ ಬಿಸುಟನು ಖಳರ ಮೇದಸ್ಲಾಳಿ ಮುಳುಗಿತ್ತು 
ಜಲದೊಳಿದೆಟ್‌ಂ ಮೈಲುವೆಸರಾಯ್ತಿಳೆಗೆ ಮೇದಿನಿಯೆಂಬ ನಾಮದ 

(ಕವ್ಮಾಸೆ ೪-3೯) : ಪರಿಕಿಸಲ್‌ ಪಿತ್ತಮುಂ ಶ್ಲೇಷ್ಠ ಮುಂ ತಿಳಿಯಲೊಂದೆರಡು 

ಬಳ್ಳಂ ಮಾಂಸ ಬಸೆ ರಕ್ತ ಮೇದಸ್ಸು... ನಿರುತ ಮುನ್ನೂಅಜು 

ವತಸ್ಥಿಗಳ ಸೇರಿರ್ಷೆದು (50ಥ. ೩6-03) ; ಪಂಡಿತನೆ ಪಂಡ ಆಥವಾ 

ಪುಂಡ ಪಶುಕಲಿಯ ಖಂಡದಲಿ ಮೇಧಸ್ಸು ; ಮೇದಸ್ಸು (ನವ್ಯರೈ. 0೩-೦೨). 

೨. ಬೊಜ್ಜು: ಮೇದಶ್ಕೇದನದಿಂದೆ ಕೃಶೋದರಮೆಂದೆನಿಸಿದೊಡಲ 

ದುತ್ತಾಹಕ್ಕಿಂಬಾದಪುದು (ಕಾಳುಂತ- ೨3೨೩೪). ೩. [ವಿಜ್ಞಾ] ದೇಷಕ್ಕೆ 

ಬೇಕಾಗುವ ಜೀವಸತ್ವಗಳಲ್ಲೊಂದಾದ ಜಿಡ್ಡಿನ ಅಂಶ : ಭೇದಿ 
ಯಾದರೆ ಸಸಾರಜನಕ ವಸ್ತುಗಳು , , , ಹೆಚ್ಚಾಗಿರುವ ಮತ್ತು ಮೇದಸ್ಸು 

(೯) ಕಡಮೆಯಾಗಿರುವ ಆಹಾರವಸ್ತುಗಳನ್ನು ಕೊಡಬೇಕು (ರೋ: 

63) : ಮೇದಸ್ಸು: ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ ಇವುಗಳ 

ಸಂಯಂಕ್ತವಸ್ಥು (ಗೃಹಂ. ೦೪) ; ಕೀಟಗಳು ಶರ್ಕರಪಿಷ್ಟಗಳಿಂದ ಅಥವಾ 

ಸಸಾರಜನಕದಿಂದ ಮೇದಸ್ಸುಗಳನ್ನು ಸಂಯೋಜಿಸುತ್ತವೆ (84೪೭. ೩೦). 

[ಸಂ ಮೇದಸ್‌] 


40, 


೭೪೦೬ 


ಮೇದಿಸು 


ಮೇದಾರ “ಮೇ ನೋ. 

ಮೇದಿನಿ (ನಾ). ೧. ಭೂಮಿ : ಇಳೆ ; ಪೃಥ್ವಿ : "ಸಿರೆ ಧರಣಿ ಧಾತ್ರಿ 
ಮೇದಿನಿ ಧರಿತ್ರಿ ಧರೆಯವನಿ.. , ಭೂಮಿ ಭೂ ಗೋತ್ರೆ ನೆಲ್ಲು” 
[CPS ೨೬-೦) : ಜಲ ಕೂರ್ಮ ನಾಗ ಮೇದಿನಿ ಸಪ್ತಸಾಗರ ಅಜಾಂಡ 
ಭಾಂಡ ಹರಿವಿರಿಂಚಿಗಳು ನಿಮ್ಮ ಉದರದ ಕೊನೆಯ ಪ್ರಾಣಿಗಳಯ್ಮ 
(೨45. ೫೩೩) ; ಮಂಗಳಂ ಮೇದಿನಿಗೆ ಸುರರಿಗೆ ಮಂಗಳಂ ಕೇಳ್ವರಿಗೆ ಪೇಳ್ದಗೆ 
ಮಂಗಳಂ (೧. 69-8೯). ೨. ದೇಶ; ರಾಜ್ಯ : ಮೇದಿನಿಯಂ 
ಕೆಯ್ಕೊಳ್‌ ಪದನಾದುದು ಜಿನದೀಕ್ಷೇಗೆನಗೆ ಮಗನೇ (ಕಾಂತಿಫು- ೭-೩6) ; 
ತನಗುಳ್ಳ, ಸರ್ವರುಜ್ಯವನು ವಿಶ್ವಾಮಿತ್ರಮುನಿಗೆ ಧಾರೆಯನೆಅಕದನವನೀಶ 
ನೆಂದು ಮೇದಿನಿಯೊಳೆಲ್ಲಂ ಸಾಟ್‌ (ಹಕ, a) 

ಮೇದಿನೀಮಾಸೆಯರ ಗಂಡ, ಮೇದಿನೀಮಾಸರಗಂಡ-- ಜಗತ್ತಿನಲ್ಲೇ 
ಶೂರರೆನಿಸಿಕೊಂಡವರನ್ನು ಸೋಲಿಸುವಂತಹ ವೀರ ; ಒಂದು 
ಬಿರುದು: ಶ್ರೀಮಂನ್‌ ಮಹಾ ಮೇದಿನೀಮಾಸೆಯರ ಗಂಡ ಕಠುರಿಸುಳುವ 
ನರಸಿಂಗರುಯು . . , ಸುಖದಿಂ ರಾಜ್ಯವನಾಳುತ್ತುವಿರ್ದ್ದು (Wns), 
ಶೆಗ್ಗಡ- ೪೩-೬; 1497); ಶ್ರೀಮನ್ಮ ಹಾಮಂಡಳೀಶ್ವರ ಮೇದಿನೀಯಾಸರ 
ಗಂಡ ಕರಾರಿಸಾಳ್ವ , ., ಶ್ರೀ ನರಸಿಂಗರಾಯ ಮಹಾರಾಯರು. 
ಪ್ರಿಧ್ವೀರಾಜ್ಯಂಗೆಯಿಉತ್ಪಿರಲು (ಎ೪. 1x; 
[ಸಂ, ಮೇದಿನೀ) 

ಮೇದಿನಿಪ (ನಾ). ಭೂಮಿಯ ಒಡೆಯ: ದೊರೆ; 
ಬೂದಿಗುಂಬಳದ ಕುಯಂಗಡಿಯೊಳಟ್ಟಿರಲು ಮೇದಿನಿಪ ಕಂಡು 
(ಗುರುತಾ, 6-3೯). [ಮೇದಿನಿ ಎ ಪೃ) 

ಮೇದಿನೀಧರ (ನಾ). ಭೂಧರ ; ಬೆಟ್ಟ; ಪರ್ವತ : ನಾಲುಕುಭೇದ 
ದೌಷಧಿಯುಂಟು |... 'ಆ ದಿದಿಜಗಿರಿಯಿಂದ ಮುಂದಣ ಹಾದಿಯಲಿ 
ಹರಿದಶ್ವನಾಮದ ' ಮೇದಿನೀಧರವಮಲಚಂದ್ರ, ದ)ಿಣಿನುಮಕದ (ಕೊರ, 


ಶೆಂಗಳೂ- ೧೨೩-೩: 1495). 


ಗಜ; 
“ಪೇಳೆ 


&-೦೬-೨೬)- 
ಮೇದಿನೀಧರರಾಜ - ಪರ್ವತರಾಜ; ಮೇದಿನೀಧರೆರಾಜಮೇನೆಯಂ್‌ 

ಬಹಳ ಹಷರುಷೋದಧಿಯೊಳುಳ್ವವರ್ಗಂಗಚಿತ್ತವನಿತ್ತಿದಿರ್ಗೊಳರ ಶೊಲ 
ಮಟ್ಟರು (ಕಶ್ಚ: ೩೬-೦೬), [ಸಂ.] 

ಮೇದಿನೀಪತಿ (ನಾ). « ಮೇದಿನಿಪ: ಮೇದಿನೀಪತಿ ಪಾಂಡು ಸೋಮಕ 
ರಾದಿಯಾದನ್ವ 'ಯವನಗಣಿತ ಬಂಧುಬಳಗವನು ಆದರಿಸಿದನು (೪೨2ರ. 
90-60) ; ಒಂದು ಚೋದ್ಯವ ನೋಡು ಬಾರೆಂದು ಮೇದಿನೀಪತಿಯ 
ಕೈವಿಡಿದು , , . ಆದಿದೇವನ ಎಡೆಗೈದಿ (60೫9: ೦೯-೯೦). [ಸಂ.] 

ಮೇದಿನೀಪಾಲ (ನಾ). ಭೂಮಿಯನ್ನು ರಕ್ಷಿಸುವವನು ; ದೊರೆ; 
ರಾಜ ; ಮೂಲೋಕದೊಳ್ತನಗೆ ಸಮರಾದ ಮೇದಿನೀಪಾಲರಂ ಸುಭಟರಂ 
ಕಾಣೆನು (ಕಿ ಬಣ. ೪-೩೦). [ಹಂ.] 

ಮೇದಿನೀಸುತೆ (ನಾ). ಭೂಮಿಯ ಮಗಳು ; ಸೀತೆ: ಮೇದಿನೀಸುತೆ 
ಬಸುಅ ಬಡಿದಳುವಂತೆ ಮಾಡುವೆನು (1980, ೨6-೪). 

[ಸಂ, ಮೇದಿನೀಸುತಾ] 

ಮೇದಿನೀಸುರ (ನಾ). ಭೂಸುರ ; ಬ್ರಾ ತ್ರಹ್ಮಣ : ವಾದಿಸದೆ ಬಸವಣ 
ಕೇಳಾ ಮೇದಿನೀಸುರ ಮಾರ್ಗದಿರವಂ (ಏಸಶ್ರ. 4-33) ; - ಅಂದಿನ ಜಾತ 
ಕರ್ಮದಿ ಮೇದಿನೀಸುರವರ್ಗ ದಣಿದುದು ಗೋಧನ . . , ಹಿರಣ್ಯದಾನದಲ್ಲಿ 


(wm: 0-4೭)- [ಸಂ.) 
ಮೇದಿಸು (ಕ್ರಿ). ೧. ನೆನೆಯುವಂತೆ ಮಾಡು; ಅದು ತೋಯಿಸು ; 
ಮೊಮ್ಮನ ಹಣೆಯ ಮೇಲೊಗಿಸಿದನು ಪನ್ನೀರಿನಲಿ 'ದಿಸಿದ ಕಣಲಿಗೆಯ 


ಕುಸುಮಗಳನು (ತೊರ. ೬-೬೦-9೩), ೨. ಲೇಪನವು ಸ ಬಳಿ; 
ಲೇಹಿಸು: ರಾಯ ಮರರಥನನುಬಿಸಂಚಿತಕುಯವನು ನವತಪ್ಪತೈಲದ 


(4c. ೨-೬-೧) 


ರಲ್ಲದೆ ಕಾಬ್ತುಉುಚೆಗದಂ ಪೆ: ನ 
ಸಕಲಕ್ಕೆಳಸುವರೇ ( ಅನುಮು- ೬-೩೯): ಬೀದಿಬ್ಬಿದಿಗಳೊಳಗೆ ಕತ್ತುರಿ | 
ಸಾದುಗಳ ಸಾರಣೆಯ ಪರಿಮಳ ಮೇದಿಸಿದ ಪನ್ನೀರ ಚಳೆಯದ ಪಡಿಸಣ 
ಗೈದ ಧೂಪದ ಧೂಮ: 

(ಮೇದು, + ಎ ಇಸ್ಟು. | ತಲ. ಮೆ 


ಮೇದು, (ಕ್ರಿ). ೧. ನೆನೆಯಿಸು 


ಪವನನಲೆಸೆದುದಾ ನಗರ (ತೊಂಂಾ- ೨. 


ಲೇಪಿಸು. ೩. ಸಿೀಪಡಿಸು; 
(ದೇ. ತೆಲು. ಮೇದು] 
ಮೇದ್ಕು ' ಮೇ, ' ಪರಾ. 
೧. ನುಣುಪಾದ : ಮೃದುವಾದ : ಪ್ರತಿಲೇಖನದೊಳ 
ನಿಚಿತಮೆಂಬು ಪಲವು ಕಣ್ಣಡೆದವೊಲಾ ಯ. ು ದಯಾ 
ಧ್ವಜಮೇನತಿಶಯಮಾದತ್ತೊ ಮೇದುರೆಂ ಮಾಯೂರಂ (ಮ)ಪು. ೦೦-೦೬೫). 
೨. ದಟ್ಟವಾದ: ಸಾಂದ್ರವಾದ; ಒತ್ತಾಗಿರುವ : ಮೇದುರ 


ನೀಲಾಶ್ಮಮನಂಭೋದಭ್ರಂತಿಯೊಳೆ , ನೋಡಿ ಕುಣಿದುವು ಶಿಖಗಳ್‌ 
(40: ೧೬-4೩)- &- ಸಳ್ಮಾಲವಾದ : ತೋರವಾದ : ನೆಲಸಿರೆ ಮೇದು 
ರೋದರದೊಳಂದು ಜಿನಾರ್ಭಕನಂತರೆಂಗದೊಳ್‌ ನೆಲಸಿದುದೆಯ್ದೆ ಸಂತಸದ 
ಸಂತತಿ (46ಪ್ರಕ- 03-33). ೪. ಅತಿಶಯ ; ಆಧಿಕ್ಕ : ಹೆಚ್ಚಳ ; 
ದ್ವಿಜತತಿಗೆ ಮೇದುರದ ದುಮ್ಮಾನಮೆನಿಸೆ (ಕಾಂ: ೫-3-೨0). (ನಾ). 
೫. ಶ್ರೇಷ್ಠನಾದವನು; ಉತ್ಕೃಷ್ಟವ್ಯಕ್ತಿ: ಭರದೆ ನಟಿಪೆಡೆಯೊಳಂತಸ್ಸ್ವೈರ | 
ಸಂಪನ್ನನುರುಪರಮಗ! ಪರಾನಂದತರಮೇದುರಂ 


c ಮಹಾ 
ವಿಮಲಬೋಧಸುಧಾರಸವ; ವಿಭವಂ 


( ಶರಂ. 00-304) - 


[ಸಂ.] 
ಮೇದೆ (ನಾ). ಔಷಧಕ್ಕೆ ಬಳಕೆಯಾಗುವ ಎಂಟು ವಿಧವಾದ ಮೂಲಿಕೆ 


ಗಳಲ್ಲಿ ಒಂದು; ಶುಂಠಿಯನ್ನು ಹೋಲುವ ಒಂದು ಬಗೆಯ ಬೇರು ; 
ಕಾಕೋಳಿ, ಮೇದೆ. ಮಹಾಮೇದೆ . , . 
ಪ್ರತ್ಯೇಕ ನಾಲ್ಕು ವರಹ ತೂಕವನು ಸಣ್ಣನಾಗಿ ಚೂರ್ಣಿಸಿ ಹಾಕಿ (ವೈದ್ಯಸಾ, 
11, ೫೪0 ; ಶ್ರೀಗಂಧ, ಮಡಿವಾಳ , , . ಮೇದೆ: ಮಹುಮೇಧೆ . . . 
ಕಾಯಿಸಿ ಪಾಕದಲ್ಲಿಳಿಹಿ ಶರೀರಕ್ಕೆ ಲೇಪಿಸೆ ಪಿತ್ತಜ್ವರ, ಉನ್ಮಾದ. ಮೂರ್ಛೆ 
ಸಹ ಮಾಣುವುವು (ಸಕನ್ಕೆ ;  ಮೇದೆ ಅತಿಮೇಧಿ ಕಾಕೊಳ ಕ್ಷೀರ 
ಕಾಕೊಳ “ಚಂಗಲಕೋಷ್ಠ , ಇವು ಪ್ರತ್ಯೇಕ ನಾಲ್ಕು ತೂಕ ಚೂರ್ಣಿಸಿ 
ಹಾಕಿ ಕಾಸಿ ಹದದಲ್ಲಿ ಇಳುಹಿ (ರ್ರ ಣೂ. ೩-೧). " ಆಷ್ಟವರ್ಗ ' ಪರಾ. 
[ಸಂ, ಮೇದ] 


[| 
ಮೇದೋಜೀರಕ (ನಾ). [ವೈದ್ಯ] ಆಹಾರವನ್ನು ಪಚನಗೊಳಿಸುವುದ! 4 
ರಲ್ಲಿ ಸೆಹಾಯಕವಾಗುವ ರಸಗಳಲ್ಲಿ ಒಂದು : ಈ ಮೇದೋಜೀರಕವು|_ 
ಚೆನ್ನಾಗಿ 


ಸೇರಲು ಆಹಾರದಲ್ಲಿನ ಹಿಟ್ಟು. ಪ್ರೋಟೀನಪದಾರ್ಥಗಳು 
ರೂಪಾಂತರವಾಗುವುವು (ಉಂ. 1, ೨೩೦) - [X°.] 

ಮೇದೋಜೀರಕಗ್ರಂಥಿ (ನಾ). ಜಠರದ ಸಮಾಪದಲ್ಲಿ ಇರುವ. 
ಮೇದೋಜೀರಕರಸ: ನ್ನು ಸ್ರವಿಸುವ ಒಂದು ಗ್ರಂಥಿ : ಆಹಾರದ 
ಪಚನಕ್ರಿಯೆಗೆ ಸಹಾಯಕವಾಗುವ, ಮುಖ್ಯವಾದ ಗ್ರಂಥಿಗಳಲ್ಲಿ 


p ಜೀರ್ಣತೆಗೆ ದೇಹದಲ್ಲಿರುವ ಮೇದೋ 


ಕಾಡಹೆಸರು ಇವಿಷ್ಟನ್ನೂ! 


ಜೀರಕಗ್ರಂ! ದ ಅವಯವವಾಗಿರುತ್ತದೆ (ಏನ್ಮುತ್ಮ 
00೪)” | 
ಮೇದೋಧಾತು ದೇಹದ ಸಪ್ತಧಾತುಗಳಲ್ಲಿ ಒಂದು; 
ಮೇದಸ್ಸು: ಧಾತುಗಳು ರಸಧಾತಂ, ರಕ್ತಧಾತು, ಮಾಯಧಾತು, 


೭೪೦೭ 


+ 


10 


೩5 


೩8. 


30 


ಮೇಧ್ಯ 
ಮೇದೋಧಾತು- ಅಸ್ಮಿಧಾತು., ಮಜ್ಜಧಾತು- ಶುಕ್ಲಧಾತು ಎಂದು ಏಳು. 
ತೆರನಾಗಿವೆ (ಸಳವ. ೯6). [ಸಂ.] 
ಮೇಧ (ನಾ)- ಯಜ್ಞ: ಯಾಗ: ಮೇಧಾದಿ ಕರ್ಮಗಳು ಮಾಡಿದರೇನು 


ಬ್ರಹ್ಮ ಪುದಿಗಳ ಸಂಗವಿಲ್ಲದನಕ (೧೫ಸು- 63-0): [ಸಂ.) 
ಮೇಧಾಯುಕ್ತ (ನಾ). ಬುದ್ಧಿಶಕ್ತಿಯುಳ್ಳವನು ಬುದ್ಧಿವಂತ 
ದಿನನಾಥಂ ಸಿಂಹದೊಳ್‌ ಕೂಡೆ. . - ಅತಿ ಮೇಧು: ಸಃ 
(ಶಾತತಿ- ot-ox)- [ಜಂ.] 
;ಮೇಧಾವಂತ (ನಾ):  ಮೇಧಾಯು ಸಂ. ಮೇಧಾವತ* 
ಮೇಧಾವಿ (ನಾ). ೧: ಬುದ್ಧಿಶಕ್ತಿಯು ಬಲವಾಗಿರುವವನು: ಬುದ್ಧಿ 


ವಂತ: ಕನ್ನೆಯೊಳ್‌ ಚುಂದ್ರಿ ಕೂಡಿರೆ ಮೇಧುವಿ ಮಹಾಗ: ನಿಧಿ 
: ಫಿತರಣವ್ಯೂಪಾರಶೂರಂ ನರಂ (ಕಾತತಿ- ೦೭-೨೩) ; ಮೇಧಾವಿ 
ಗಳಾದ ಯಜ್ಞಕರ್ತರು ಉದಕದ ಸ್ಥಾನವನ್ನು ರಕ್ಷಿಸುತ್ತಾರೆ (ಯಳ್ಗಾರ- ೩); 
ಇಡೀ ಕಾಲೇಜಿಗೆ ' ಮೇಧಾವಿ ' ಎಂದು ಆರಿಸಲ್ಪಟ್ಟಿನು (ಸಸ್ಮಳ- 0): ೨. 
ವಿದ್ವಾಂಸ; ಪಂಡಿತ: ಎನಲ್ಕೆ ವಿದ್ವಾಂಸ 
ನೆನಿಸಿಕ್ಕು” (ಕುಂಗಣ- ೬೬-೨) ;: ತಾವು ನಿಜವಾಗೂ ಮೇಧಾವಿಗಳು 
(ಶಾನತ0- ೭೦). ೩ ಗಿಳಿ; ಶುಕ. ೪. ಅಗ್ನಿಕಾರ್ಯ ಮುಂತಾದುವು 
ಗಳನ್ನು ಮಾಡಿದ ಮೇಲೆ ,ಅಗ್ನಿಕುಂಡದ ಅವಶೇಷದಿಂದ ಹಣೆಯ 
ಮೇಲೆ ಇಟ್ಟುಕೊಳ್ಳುವ ಬಟ್ಟು, ರಕ್ಷೆ: ಪಿಡಿವ ಪಾತ್ರೆ ಪಿತಾಮಹನ 
ತಲೆ. , . ಇಡುವ ಮೇಧಾವಿಯೆ ಭಸಿತವೆಡಬಿಡದೆಸೆವ ಚಂಡಿಕೆಗಳ್ಳೆದುಂ 
ಜಡೆ ಕೊರಳ ಕೃಷ್ಣಾಜಿನವೆ ಕರಿಯಜಿನವಾಗಿರಲು (ಭತಿ. ೬-೩೪). 
k [ಸಂ. ಮೇಧಾವಿನ್‌] 
ಮೇಧಾವಿತನ (ನಾ). ಬುದ್ಧಿವಂತಿಕೆ: ಮಗನ ಮೇಧಾವಿತನವನ್ನು ಬೇಸರ 
ದಿಂದಲೇ ಹೇಳಿದ ವರದಪ ಕ (ತೇನುಕೂ, ೪).[ಮೇಧಾವಿ 4 - ಜನ್ನ) 
ಮೇಧಾವಿಳ (ನಾ). ಬುದ್ಧಿವಂತ ; ಮೇಧಾವಿ: ಮೇಧಾವಿಳನೆನಿಸಿರ್ದುಂ 
ಮೇಧಾವಿಳಮತಿಗಿದೆಲ್ಲ ತಕ್ಕುದೆ (ಕುಸುತತಿ- 00-4೯). [ಸಂ, ಮೇಧಾವಿಲ?] 
ಮೇಧಾಶಕ್ತಿ (ನಾ): ಬುದ್ಧಿಶಕ್ತಿ: ಅಶ್ಲರೆಯರಿಗೆ ವಿಚಿತ್ರವಾದ ಒಂದು 
ಮೇಧಾಶಕ್ತಿಯಿರುವುದು (ಜುಹೂ, ೦೨); ಧನ ವ್ಯಯವಾದೀತೆಂದು ಈ 
ಕಾರ್ಯ ಸಾಧಿಸಲು ಹಿಂಜರಿಯುವುದಾದರೆ ನಾಡಿನ ಮೇಧಾಶಕ್ತಿ ಉಚಿತ 
ಮಾರ್ಗದಲ್ಲಿ ಪ್ರವಹಿಸಲಾರದೆ ಬಹುವಾಗಿ ಅಡ್ಡದಾರಿ ಹಿಡಿದು ವೃರ್ಥ 


“ಸೂರಿ ಮೇಧಾವಿ . , , 


ವಂದೀತು (8೦: 0೭೪). [ಸಂ.] 
ಮೇಧೆ ( ಬುದ್ಧಿಶಕ್ತಿ ; ಪ್ರತಿಭೆ: “ಪ್ರತಿಭಾ ಸಂವಿತೃೃಜ್ಞಾ 
ಮತಿ ಮೆ ವಿದ್ಧಿ (ಎಕ್ತು 66-4); ವಿರಿ... ಮೇಧಾ... 


ನಿಶ್ಚಯ ಮುಂತಾದ ಸಾತ್ರಿಕಗಂಣಗಳಿಂ (£8. 302); ಶೇಷಣ್ಣನವರು 
ರಸಿಕರು. ಸುಕುಮಾರರು. ಬಹಳ ಚುರುಕಾದ; ಕದಡಿಲ್ಲದ ವಿ:ದುಳು. 
ಮರವರಿಯದ ಮೇಧೆ (ಗಾನ. ೪೦): ೨. ಮನಸ್ಸಿನ ಷೋಡಶವಿಕಾರ 
ಗಳಲ್ಲಿ ಒಂದು: ಐತರೇಯೋಪನಿಷತ್ತಿನಲ್ಲಿ ಸಂಜ್ಞ್ಯಾನ (ಚೇತನಭಾವ)- 
ಅಟ್ಲಾನ (ಈಶ್ವರಭಾವ). ವಿಜ್ಞಾನ (ಕಲಾದಿಪರಿಜ್ಞಾನ), ಪ್ರಜ್ಞಾನ, 
ಮೇಧಾ: ದೃಷ್ಟಿ: ಧೃತಿ... ಸಂಕಲ್ಪ. ಕ್ರತು, ಅಸು: ಕಾಮ. ಪಠ 
ಈ ಹದಿನಾರು ಮನಸ್ಸಿನ ವಿಕುರಗಳೆಂದಿರುವವು (ಅನ್ನುಕ- ೬-೨೬ ಬಳ). 

ಮೇಧಾದಕ್ಷಿಣಾಮೂರ್ತಿ ೧. ಶಿವ. ೨. ಅಪೂರ್ವವಿದ್ವತ್ತು 
ಗಳಿಸಿದ ಹಿರಿಯರನ್ನು ಗೌರವಸೂಚಕವಾಗಿ ಸಂಬೋಧಿಸುವ ಶಬ್ದ; 
ಈ ಶತಮಾನದ ಪ್ರಾರಂಭದಲ್ಲಿ ಅಪೂರ್ವವಿದ್ವತ್ತು ಗಳಿಸಿದ ಹಿರಿಯರನ್ನು 
ಮೇಧಾದಕ್ಷಿಣಾಮೂರ್ತಿ` ಎಂದು ಸಂಬೋಧಿಸುತ್ತಿದ್ದೆರು (ರೂಂ). 

[ಸಂ. ಮೇಧಾ] 

ಯಜ್ಞ. ಯಾಗಗಳಿಗೆ ಯೋಗ್ಯವಾದ: ೨, 
ಶುಚಿಯಾದ. ೩, ತಿನ್ನಲು ಯೋಗ್ಯವಾದ ; 


ಮೇಧ್ಯ (ಗು). ೧. 


ನಿರ್ಮಲವಾದ : 


ಮೇನ 


ಸೇವಿಸಲು ಅರ್ಹವಾದ. (ನಾ). ೪. ಶುಚಿಯಾದುದು : ಪವಿತ್ರ 
ವಾದುದು : “ಶುಚಿ ಮೇಧ್ಯಂ- ಪವಿತ್ರಂ ಪುಣ್ಯಂ. ಪಾವನಂ-ಈ ೫ 
ಶುದ್ಧಮಪ್ಪ ವಸ್ತು” (ಹರಾಯು- ೨೨-೦೩೨); "ಪಾವನಂ ಶುಚಿ ಮೇಧ್ಯ 
ಮೈನೆ ಪವಿತ್ರಮದಕ್ಕುಂ” (ಮಗಂ, ೨೨೪) ೫. ಶುಚಿಯಾಗಿದ್ದು » 
ತಿನ್ನಲು ಯೋಗ್ಯವಾದುದು : ಬೇಂಟಿಯಾಡಿದರಲ್ಲಿ ಮೇಧ್ಯಂಗಳಂ ಮೃಗ 
ಗಳಂ (ಶ್ರೀಕಾಶಾ ೩೯-೩೫೩), ಓ. ಆಡು; ಮೇಕೆ. ೭. ಮುಂಜ 
ಹುಲ್ಲು. ೮. ಕಗ್ಗಲಿಮರ. [19] 

ಮೇನ ` ಮೇನಾ ' ನೋ. * 

ಮೇನಕಾತ್ಮಜೆ (ನಾ) ಮೇನಕೆಯ ಮಗಳು ; ಪಾರ್ವಶಿ : “ರುದ್ರಾಣೀ, 
ಶರ್ವಾಣೀ, , . ಗಿರಿಜಂ- ಮೇನಕಾತ್ಮಜಾಈ ೨೧ ಗೌರೀದೇವಿಯ ಪೆಸರ್‌” 
(ಹಉಾಯು. [ಸಂ. ಮೇನಕಂತ್ಮಜಾ] 

ಮೇನಕೆ (ನಾ). ೧. ಅಪ್ಸರಸ್ತ್ರೀಯರಲ್ಲಿ ಒಬ್ಬಳು; 


10 


0೬) . 


ಯಾದ ಶಕುಂತಲೆಯ ತಾಯಿ: "ಫೃತಾಚೀ. ಮೇನಕಾ, ರಂಭಾ; 
ಊರ್ವಶೀ. ತಿಲೋತ್ತಮಾ, ಸುಕೇಶೀ* ಮಂಜು: 


ಮೊದಲಾದವರ ಅಚ್ಚರಸಿಯರ೯? (ತಲಯ: 0೩-೮6) ; 
ಬೀಣೆಯಂ ಮಿಡಿದವೊಲಾಗೆ ಗಾನದೊಳೊಡಂಬಡೆ ಮೇನಕೆ ಮುಂದೆ 
ಪಾಡಿದೆಳ್‌ (ಕುಶಣ. ೭-೮೪); ಮೇನಕೆ ರಂಭೆ, . ಮಂಜುಘೋಷೆಯೆಂಬೀ 
ನೆಗಬ್ಬಗ್ಗದಚ್ಚರಿಯರಚ್ಚ ರಿಯಪ್ಪ ವಿಛಾಸಮೆಂ ನಿಜಭ್ರೂನಟನೈಕದೇಶಮೆ 
ತಣುಂಬಿದುದು ' (ಶಿತೃಶ್ರು.. ೨-೭೬)... ೨. ಪರ್ವತರಾಜನ ಪತ್ನಿ; 
ಪಾರ್ವತಿಯ ತಾಯಿ : ಮಿಗೆ ಬಾಸೆ ಬಣ್ಣವೇಅಸಿತು . ., ಬಳಲ್ಕೆಯ 


ನೊಗೆದುವು ನವನವಮನೋರಥಂ ಮೇನಕೆ [೫೫೫39- ಮೇನೆ]ಯಾ. 
(೧೦೫. ೩-೩೯). [ ಸಂ, ಮೇನಕಾ] 

ಮೇನತ್ತು ` ಮೆಹನತ್ತು ' ನೋ. 

ಮೇನಾ, ಮೇಣ್ಲಾ ಮೇಣೆ. ಮೇನ. ಮೇನ. ಮ್ಯಾನಾ (ನಾ). 
ಹಿಂದೆ ಸಿರಿವಂತರು ಉಪಯೋಗಿಸುತ್ತಿದ್ದ ಸಾಮಾನ್ಯವಾಗಿ |೩5 


ಬೋಯಿಗಳು ಹೊರುತ್ತಿದ್ದ, ಬಾಗಿಲುಗಳುಳ್ಳ ಸ್ಸ ಪಲ್ಲಕ್ಕಿಯಂತಹ 
ಒಂದು ವಾಹನ ; ಇವರಲ್ಲಿ ಕೆಲವರು, ., ಡೋಲಿ ಮತ್ತು ಮೇನಾ 
ಗಳನ್ನು ಸಾಗಿಸುವುದಕ್ಕೂ ನೇಮಕವಾಗಿದ್ದರು (ಕುಶಾತಂ- 11, ೨೦); ಮಧ್ಯೆ 
ಮಧ್ಯೆ ಗಲ್ಲಿಯಿಂದ ಮೇನಾ ಹೊರುವವರ ಹಾಂ ಹೂಂ ಎಂಬ ಕೂಗೂ... 
ಕವಿಗೆ' ಬೀಳುತ್ತಿತ್ತು (806- ಬ. ೩). ಮೇಣಾ ; " ಶಿಬಿಕಾ: ಯಾವ್ಯ 
ಯಾನಂ: ೨ ಅಂದಳದ ಹೆಸರು. ಮೇಣು. ಡೋಲಿ, 
(ರಾಂ. ೨೩೨). ಮೇಣೆ ; ಕೂಡಲೆ ಅವರು ಅವಳನ್ನು ಹೊರಗಿದ್ದ 
ಮಣೆಯಲ್ಲಿ ಕೂಡ್ರಿಸಿಕೊಂಡು ನಡೆದರು (68. ೬6); ಆ ಕೊೋಣೆಯಿಂಡ 
ಕೆಳಗಿಳಿದು ಬಂದು ಈ ಮೇಣೆಯಲ್ಲಿ ಕುಳಿತ್ತು , . ಬೆಳಗಿನಲಿ ಶಾಂತ 
ವಾಯ್ತು (ನಂಮು. ೩೬೨೦). ಮೇನ: ಇಂದಿರೆಯು ಮಹೇಶಪುರದ 
ಊರ ಹೊರಗೇ ಮೇನವನ್ನು ನಿಲ್ಲಿಸಿ ತಂದೆಯ ಮನೆಗೆ ನಡೆದು ಹೋದಳು 
(682-033), ಮೇನ ; ಮೇನೆಯು ಆ ಗುಡ್ಡಗಾಡಿನ ಕಾಲುದಾರಿ 
ಯಲ್ಲಿ ಸಾಗಿಬರುತ್ತಿತ್ತು (ಕಂ. 08): ಶಾಂತಲಾದೇವಿಯೂ . , . 
ಯಲ್ಲಿ ಕುಳಿತು ಅಂತಃಪುರವನ್ನು ಸೇರಿದಳು (ಸತಿ: ೬), ಮಾನಾ: 


ಪಾಲಕ್ಕಿ” 


38 


ಬೆಳ್ಳಿ ಪಾಲಿಕ ೧ ಸಾದಾ ಪಾಲಿಕೆ ೧ ಮ್ಯಾನಾ ೨ ರಥಗಳು ೪ (ಗುರುರ- ೦0); |40 
ಶ್ರೀದೇವಿಯನ್ನು ಎತ್ತಿ ಮ್ಯಾನಾದಲ್ಲಿ ಮಲಗಿಸಬೇಕೆ:ದು ಸಂಕಲ್ಪ ಮಾಡಿ 
ದನು (ಕ್ರೀರಾಯ. ೦೬೨), ಪಾಠ. ಮಿಯಾನಾ- ಮ್ಯಾನ್‌; ಹಿಂ. 
ಮಿಯಾನ ಮೇನ್ಯ ಮರಾ, ಮೇಣಾ- ಮೇನಾ] 
ಮೇನಾಗಿಡ (ನಾ). ಒಂದು ಬಗೆಯ ಸಸ್ಯ: (ಕೊಳಗ: ೩೮-೭೩೨). 
[ ಮೇನ್ಯಾ 4 ಗಿಡ (< ಗಿಡು)] ಆ 


ಮೇನಾತ್ಮಜೆ (ನಾ). ಎ ಮೇನಕಾತ್ಮಜೆ : “ ಉಮೆ ಪಾರ್ವತಿ ಕಾತ್ಯಾಯನಿ 


೭೪೦೮ 


3 |ಮೇಪು. ಮೇಹು (ನಾ). ೧. 


ಮವತ್ನುತೆ ಚಂಡಿ ದುರ್ಗೆ ಮೇನಾತ್ಮ್ಮಜೆ . . . ಎಂಬಿವಂಬಿಕೆಯ ಪೆಸೆರ್‌ ” 
(ಸ್ತುಕೋ. 4-0); ಮೇನಾತ್ಮಜಾನಾಥ ಕೋಪಿಸಲು ಕೊಲ್ಲುವನು ತಾನು 
ಒಲಿದಡೆ ಕಾಯ್ವನು (ತನರೋ- ೬-೬೨). [ಸಂ. ಮೇನುತ್ಮಜಂ] 
ಮೇನಿಯ (ನಾ). (ಕರಾ) ಎಣ್ಣೆ ತೆಗೆಯುವವನು; ಗಾಣಿಗ ; ಮಳೆಗೆ 
ಮುಂಜೆಯೇ ಆ ಕಾಯಿಗಳನ್ನು ಒಡೆದು ಬಿಸಿಲಿಗೆ ಹುಕಿದ್ದರೆ. ಮೇನಿ 
ಯನಿಗೆ ಕೊಡಬಹುದಿತ್ತು (ಪಂರತು- ೨೫) ; ಆದರೆ ತಿಮ್ಮಪ್ಪ ಈಗಲೂ 
ಮುದುಕನಾಗಿ ಮೂರುವರೆ ಹಲ್ಲು ಮಾತ್ರ ಉಳಿದರೂ ಎಣ್ಣೆ ಮೇನಿಯೆ 
ನಾಗಿಯೇ ಇದ್ದಾನೆ (೫೫4: ೬೩). [?] 
ಮೇನೈ (ನಾ). ಎ ಮೇನಕೆ ೨: ಮೈನೆಯೆ ನಿನ್ನ ತಪಕ್ಕತಿ ಮಾನಿ 
ಮಹಾದೇವಿ ಕರುಣದಿಂ ನಿನ್ನುದರಸ್ಮಾನದೊಳಂ ಜನಿಯಿಸೆ ಸುಜ್ಜಾ ನಿಯನೆಲೆ 
ಪುತ್ರಿಯೆಂಬರೇ ಧಾರಿಣಿಯೊರ್ಳ (೧೦೪: ೪.30); ಮೇದಿನೀಧರರಾಜಮೇನೆ 
ಯರ್‌ ಬಹಳ ಹರುಪೋದಧಿಬೊಳಾಳ್ಳು , , , ಪೊಜಮಟ್ಟರು 
($04: ೩೬-೦೬), [ಸಂ, ಮೇನ] 
ಮೇನ್ನೆ ' ಮೇನಾ ' ನೋ. 
ಜಾನುವಾರುಗಳು, ಹುಲ್ಲು ಮೊದಲಾದ 
ಆಹಾರವನ್ನು ಮೇಯುವಿಕೆ: ದೀವದ ಬೇಂಟಿಯಂ ಜಿನ್ನಪಂಗೆಯ್ದೊಡೆ 
ಗಾಳಿಯುಂ ಕಬಿಸಿವುಮುಬಟ?ವುಂ ಕಾಪುಂ ಮೇಪುಂ ತೋಡುಂ ಬೀಡುಂ. . . 
ಪೆರ್ಚುಂ ಕುಂದುಮನಟ್‌ದು (ಕಣ: ೩-೫ ನ). ೨. ಜಾನುವಾರು 
ಗಳು ' ತಿನ್ನುವ ಆಹಾರ ; ಜಾನುವಾರುಗಳಿಗೆ ಹಾಕುವ ಆಹಾರ : 
ದನಿಯ ಪೊಗರ್‌* ಮನೋಭವನ ಬಾಳ್ವೊ ಗರಂತಿರೆ ಚಿತ್ತಮಿತ್ತು ಮೇನನೆ 
ಮಲಟ್‌ದಾಲಿಸುತ್ತೆನಿವ ಪುಲ್ಲೆಯಂಂ (ಊಾವ- 6-೩3): ಮೇಪಿಂ ಪುಲ್ಮಿಗಮುಂ 
ಬೆಳ್ಳಿಗಮುಂ ಪಲ್ಮಿಗಮುಂ ತಣಿದುವು. (9ನ0- 90-೩೯); ಆನೆ. 
ಕುದುರೆಗಳ ಮೇಷೆಗಳ್ಳಂ ಜೋದರಾವುತಪಾಯದಟದ. ಜೀವಿತಂಗಳ್ಳೆಂ 
» ೬ * ದಂದುಗಂಗೊಂಬುದೆನಿತಾನುವಿಂಟು (ಶಕನಂ, 9೩-03), ೩, ಜಾನು, 
ವಾರುಗಳನ್ನು ಮೇಯಿಸುವುದು ; ಮೇಪಿನ ಮಂಜ ಹಳೆ ಅಳಿವೆಯ 
ಬಯಲಾಟಕ್ಕೆ ಹೋದವನು ಬೆಳಗಿನ ಜುಮ ವಾಪಸು ಬರುವಾಗ ಕತ್ತಲೇ 
ಆವರಿಸಿತ್ತು (ರೇಶತೊ. ೩5); ದನಕರುಗಳು ಹಾಯಾಗಿ ಮೇಯುತ್ತಿದ್ದವಲ್ಲಿ ; 
ಮೇಪಿನ ಹುಡುಗರು ತಾಳ ಹಾಕುತ್ತ ಹಾಡತೊಡಗಿದರು (ನರೆರಾ- 1, 
೪9೨). ೪. ಜಾನುವಾರುಗಳು ಮೇಯು: ಸ್ಕಳ,- ಪ್ರದೇಶ ; 
ಹುಲ್ಲುಗಾವಲು : ಮೇಪಿನ ದಾರಿಯಲ್ಲಿದ್ದ ಹುಣಸೆಮರದಲ್ಲಿ ಈ 
ಬೊಬ್ಬರ್ಯ ಇತ್ತಂತೆ (ರಃಕೂ.೩೭), ಮೇಹು: ೨. ಮೇಹನಿಕ್ಕಿ 
ಮೈಯನೊರಸಿದಡೆ ಪಶುಗಳೆ ಮೆಚ್ಚುವವು ಅನ್ನವನಿಕ್ಕಿ ಹಿರಣ್ಯವ ಕೊಟ್ಟಡೆ 
ಜಗವೆ ಹೊಗಳುವುದು. (ಸಮಾನ. ಕ. ೩೬೦೨-6೩); ತುರೆಗಾನೀಕದ ಮೆಯ್ಸಃ 
ನೊತ್ತಿಸುವ ನಿಚ್ಚಂ ಮೇಹನಾರೈವ . . . ಚಿತೆಯಿಂ ನೆಲಸಿದಂ ಸೌಹಾರ್ದದಿಂ 
ಬಾಹುಕಂ (ನಳ: ೬9೮) ; ಪೊರೆವ ದೀಹದ ಮಿಗಂಗಳ್ಳೆ ಮೇಹಂ ನೀಡಿ 
ಕರೆದು ಬೇಂಟೆಗಳನುಆಕ ಕಲಿಸುತುಂ (ತೆಂಪ್ರ- ೫4-30). 
[ಮೇ 4 - ಷೈೆೇ/ತುಳು: ಮೇವು] 
ಮೇಪುಗಾಡು; ಮೇಹುಗಾಡು (ನಾ). ೧. ಜಾನುವಾರುಗಳು 
ಆಹಾರವನ್ನು ಹುಡುಕಿ ತಿನ್ನುವ ಸ್ಮಳ.- ಮೇಯುವ ಸ್ಮಳ; 
ಹುಲ್ಲುಗಾವಲು ; ಗೋಮಾಳ : ಮೇಷೆಗಾಡಿಂ ಹಕ್ಕೆದಲೆಗೆ ಹರಿ 
ಯಿಡುವ ಹರಿಣೀಗಣದ. ಕಡೆವಾಯೊಳರೆಮೆಲ್ಹುಟ'ದೆಳೆಗಟುಂಕೆಯೆಸಟ್ಟಳಂ. 
ಸೆಳೆದು ತಂದಾ ಬಯಲೊಳ್‌ ಬಳ್ಳಿ ವಸಲೆಯಂ ಪೊಸೆಯಿಸಿಯಂಂ (ಟ್ರ: 


5-೫ ನ; ಹುಲ್ಲೆಯ ಹಿಂಡು ಮಲ್ಲಣಿಸಿ ತಲ್ಲಣಗೊಂಡವು ಬೊಬ್ಬೆಯುಬ್ಬರ 
ಕ್ಯೊಲ್ಲದೆ. ಮೇಪುಗಾಡೊಳಿರದೋಡಿತು ಪೆರ್ಮರೆ . . . ಮೃಗಂಗಳುಂ 


ಮಿಡುಕುಗೆಟ್ಟಿರುತಿರ್ದುದು ಕೂಡೆ ಬೇಂಟೆಯೊಳ್‌ (ಸೂಕ್ತಿಸು,. 4-೧೦೬). 
ಮೇಹುಗಾಡು ; ೧. ಮೇಹುಗಾಡಿನೊಳವರ ಮೈ ಮಿಗೆ ಸೋಹಿದರೆ 


ಮೇಪುಗೊಳ್‌ 


ುಬ್ಬಲೆಯಾಹವದಲೇ ತೋಳ ತೆಕ್ಕೆಯ ತೋಟಿ ತೇಗುವರೆ 
(ಕುನ್ಮಾ9- 0೩-೦೬) ; ತುರುಮಂದೆ ಮೇಹುಗಾಡಿಂದ ರುಣರುಣಿಸಿ ಮನೆ 
ಮರಳುತಿರೆ (ನ೫ಎ- ೧1-೨೬೪). ೨. ಹುಲಿ ಮುಂತಾದ ಪ್ರಾಣಿಗಳು 
ತಮ್ಮ ಆಹಾರವನ್ನು ಹುಡುಕಿ, ಬೇಟೆಯಾಡಿ ತಿನ್ನುವ ಸ್ಥಳ: ಮರೆ 
ಯ ಮ್ಯಘು . . , ಕರಿಕಳಭ ಖಡ್ಡಿಪ್ರತಾನದ ಮೇಹುಗಾಡಿನಲಿ 
ಹರಿದು ಬೆರಸಿತು ಬೇಡಪಡೆ (ಕ4ರ0: ೩-4-04): ೩. (ಆಲಂ) (ಅಗ್ನಿಗೆ 
ಆಹಾರವಾಗುವ ಸ್ಥಳ ;`ಗ್ರಾಸಪಾಗುವ ಪ್ರದೇಶ : ಊಹೆದೆಗಹಿನ 
ಕಂಬನಿಯ ತನಿಮೋಹರದ ಫನಶೋಕವಹ್ನಿಯ ಮೇಹುಗಾಡಿನ ಮನದ 
ಕೌರವನಿತ್ತನೋಲಗವ  (ಕುಠ್ಕಾರ್ರೋ. 50-03), [ಮೇಪು 4. ಕುಡ್ಕು] 
ಮೇಪುಗೊಳ್‌, ಮೇಹುಗೊಳ್‌ (ಕ್ರಿ). ಮೇವನ್ನು ತೆಗೆದುಕೊಳ್ಳು : 
ಮೇಯು : ಮೃಗಾಳಿ . . . ಮೊಲಗುಗೇಳ್ಳು ಜಗದ್ವಿವರಾಂತಮಪ್ಪ 
ರಾಮನ ಘನಚಾಪದಂಡರವಮಂ ನೆನೆದೆತ್ತಲುಮಾಕ್ಷಿಸುತ್ತೆ ಕಂಬನಿಗಳನಿಕ್ಕಿ 
ಮೇಪುಗೊಳಲೊಲ್ಲವು ರೂಢಿಯ ಶಾಡ್ವಲಂಗಳೊಳ್‌ (ಕಾರಂಪೂ- ೦೦೧); 


ಲುಲಾಃ 


ನಿಶ್ಚೇಷ್ಟೆಬಿಂಂ ಮೇಷುಗೊಳ್ಳದೆ ಕಣ್ಮುಚ್ಚಿ ಹಿಮಾನಿಯಿಂ ನಡುಗುತಿರ್ಪಾ 
ಪುಲ್ಲೆಯಂ ಕಂಡಿಸಲ್‌ ಪದನೆಂದೆ:ಟಲೊಡರ್ಚಿಯುಂ . - . ಪಟ್ನಿರ್ದುದು 


ಕೂಡೆ ಬೇಡವಡೆ (4೫. 0೪-೦೪) ; ತೊಣಕಿಗದಡಿಳಿದು ಪರಿದವು ಪಂಸೆರಂಳ 
ಕೊಳನ ಸಾರಿದವು ಪರುಮೃಗಂ ಮೇಪುಗೊಂಡು (£0ರರೂ: ೨೨-೩೪): 
ಮೇಹುಗೊಳ್‌: ಗಾದೆಗಂ ಬಡಿಯೆ ಜೀವಧನಂ ತನುಪೀಡೆ . - - 
ನಿರುಜನಡುರ್ತು ಮೇಹುಗೊಳುತುಂ ಬಡವಪ್ಪೊಡೆ ಹಾನಿ ರಾತ್ರಿಯೊಳ್‌ 
ಕಣಕಿಯೆ ನಿರಾಕುಳಂ ಬಿಡು ತತ್ಪತಿಗುಗಳೆ ಕೇಡ ಮಾಡುಗುಂ (ಕೋಳೋಶ- 
8-೬೪); ಮೇಹುಗೊಳ್ಳದು . . . ಜ್ವರವಿಕಾರಮಾದೊಡೆ (ಷಯಕಂ) 
ತುರಗಂ (6ಕ್ಕ89. ೧೩-೦). [ಮೇಪು .. ಕೊಳ್ಳ] 


ಮೇಪುದೊಳಿಕೆ (ಕ್ರಿ). ಮೇಯುವುದನ್ನು. ಬಿಡು; ಆಹಾರವನ್ನು 
ತೊರೆ: ಪುಲಿ ಬಿರಿತೋಡೆ ಖುಕ್ಷವವನೀಜದನೇಆಕಿ ರುರುವ್ರಜಂ 
ಮಹಾಕುಲತೆಯನೆಯ್ದೆ ಮೇಪ್ಗಣಾಣಂ. ವುದೊಜ್‌ದೇಣಿ £ ೧3 ಗಳೊಗ್ಗೊಡ 
ದೆಯ್ದ್ದೆ . ಬೇಂಟೆವಣಿಕಿಯಬ್ಬರಮುಣ್ಕಿತತು ತದ್ವನಾಂತದೊಳ್‌ 
ಪುಟ ೨೭-೪೪). [ಮೇಃಪು * ತೊ] 

ಮೇಪುವಿಡು (ಕ್ರಿ). - ಮೇಪುದೊಟ್‌ : ಕತ್ತರಿಸಿರೆ ಮೇಪುವಿಟ್ಟು 


ಕಿವಿಯಂ ಹಯಸಂತತಿ ಕರ್ಣತಾಳವಿಸ್ಟುರಿತಮನೊಕ್ಕು ಕೇಳೆ ಗಜರಾಜಿ 
ಲಯಾಂತಕಘೋಷಭೀಷಣಂ ಪುರದೊಳಗುಣ್ಮಿದತ್ತು ಭಯವಿಷ್ಯ ಲಪೌರಕೃತಂ 
ಮಹಾರುತಂ . (ತಂಕ್ರತಿ: 6-49. [ಮೇಪು _. ಬಿಡು] 
ಮೇಬಳ್ಳಿ (ನಾ). (ಕರಾ) (ಮೇಯಲು ಬಿಟ್ಟಾಗ ಓಡಿಹೋಗಲು 
ಸಾಧ್ಯವಾಗದಂತೆ) ದನಗಳ ಒಂದು. ಕಾಲನ್ನು ಕುತ್ತಿಗೆಗೆ 
ಅಥವಾ ಮೂಗುದಾರಕ್ಕೆ ಸೇರಿಸಿ ಕಟ್ಟುವ ಬಳ್ಳಿ,--ಹಗ್ಗ : ಅಯ್ಯೋ 
ಮದುವೆಯೆಂದರೆ ಮೇಬಳ್ಳಿ ಹಾಕಿದ ಹಸುವಿನ ಹಾಗಾಯಿತು. ಇದೇನಿಲ್ಲ, 
ಗೋ ಬಿಟ್ಟ ಬಸವನಂತೆ ಶಿರುಗಬಹುದಲ್ಲ (ಸ6ಕ- 39). [ಮೇ ೬ ಬಳ್ಳಿ] 
ಮೇಬೊಲ ` ಮೇಂಬೊಲ ` ನೊ: 
ಮೇಯ (ಗು). ೧: ಅಳತೆಗೆ ಸಿಗುವ ; ಅಳೆಯಬಹುದಾದ : ಹಾರಿನೊಳು 
ಬೆಣ್ಣೆಕಡಲೊಳಗೆ ನೀರ್ಗಲ್ಲವೊಲಂ ವುದಮೇಯಸತ್ತ್ವದಲಿ ಮೇಯ 
ಜಗಮೂಲದಶೆಯೊಳೆಗೊಂದು. ಮಾಪನದ ಬಗೆಗೆರಡು ಗಾಳಿಯುಸಿರುಗಳಂತೆ 
(ಟೀಕುಕ: 000), ೨. ತಿಳಿಯಬಹುದಾದ : ಅರಿಯಲು ಶಕ್ಯ್ಕವಾದ. 
(ನಾ). ೩. ಅಳತೆಗೆ ಸಿಗುವಂಥದು : ಅಳೆಯಬಹುದಾದುದು. ೪. 
ತಿಳಿಯಲಾಗುವಂಥದು; ಅರಿಯಲು ಶಕ್ಕವಾದುದು : ಮೇಯವಲ್ಲದ 
ಮೆ ಛಾಯೆಯಾ ಬ್ರಹ್ಮನದು ತಾಯವಳು ನೀಂ ಮಗುವೆ (ಮಳುಳ- 
0೪೫). [ಸಂ.] 


ಮೇಯರ್‌ ` ಮೇಯರು ` ನೋ. 


೭೪೦೯ 


ಮೇರುಕೃತಿ 


ಮೇಯರು, ಮೇಯರ್‌ (ನಾ). ಪುರಸಭೆಯ ಅಧ್ಯಕ್ಷ ; ಮಹಾಪೌರ : 
ಹಿಂದೆ ನಮ್ಮ ಚಿಕ್ಕಪ್ಪ ಈ ಊರಿನ  ಮೇಯರು ಆಗಿದ್ದರು (6). 
ಮೇಯರ್‌ ; ಇಂದು ನಾಗರಿಕಸೌಲಭ್ಯಗಳ ವಿಸ್ತರಣೆಯ ಬಗೆಗೆ 
ಮೇಯರ್‌ರವರು ಮಾತನಾಡಿದರು (ಓ9), [ *- ಇಂ. 220ನೆ 


* |ಮೇಯಿಸು. ಮೇಸು (ಕ್ರಿ). ೧. ದನಕರುಗಳು. ಪಕ್ಷಿ ಮುಂತಾದುವು 


20. 


48 


ಹುಲ್ಲು, ಆಹಾರಗಳನ್ನು ತಿನ್ನುವಂತೆ ಮಾಡು; ಮೇವನ್ನು ನೀಡು : 
ವಿಷಯರಹಿತನ ಮಾಡಿ ಭಕ್ತಿರಸವ ದಣಿಯೆ ಮೇಯಿಸಿ. - . ಸಲಹಯ್ಯಾ 
(೭ನ: ೫೦); ಗೋಕದಂಬದುಂ ಕರೆದು ಮುರಾರಿ ಮೆಯ್ದೊಡೆದು ಮೇಯಿಸಿ 
ಯುಂ ತಿಳಿನೀರನೂಡಿಯುಂ ... ಮೆಜ್‌ದಂ ನಿಜಗೋಪಲೀಲೆಯಂ 
(೫6. ೫-೪3): 3ರುಣಂ ಮಿಗೆಯೊಳ್ಳು ಡುಕುಗಳಂ ಮುಂಬರಹಿ ವಿನೋದದಿ 
ಮೇಯಿಸಿ ಬಳಿಕುಜ್‌ ಹರಿಸದಿನಾ ಹೆಣ್ಣ ಕ್ಕಿಯನುಡೆನಿಜವಅಕಿಯೊಳಡಂಗಿಸುತ 
೨. (ಆಲಂ) ಲಂಚವನ್ನು ಸ್ವೀಕರಿಸುವಂತೆ 
ಮಾಡು ; ಲಂಚವನ್ನು ಕೊಡು : ಅವನಿಂದ ಏನಾದರೂ ಕೆಲಸವಾಗ 
ಜೇಕಾದರೆ ಮೊದಲು ಅವನಿಗೆ ಚೆನ್ನುಗಿ ಬೇಯಿಸಬೇಕು. (649). 
ಮೇಸು ; ೧. ಹರುಷದಿ ಎಲ್ಲರು ಹರಿಯ ಗುಣಂಗಳ ಸ್ಮರಿಸುತ 
ಗೋಗಳ ಮೇಸಿದರು (ಶ್ರಸಳಾ, 3೭-೬), ಕೂಡಿ ತುರುಗಳ ಮೇಸುತಿರೆ 
ಡಿ ಸನ್ನೆಯದೋರಿ (೩5ಳಾ. 8-3) ; ಒಬ್ಬ ಕುರುಬಹುಡುಗನು 
ಕುರಿಗಳನ್ನು ಮೇಸುವುದಕ್ಕೆ ದಿನಾಲು ಅಡವಿಗೆ ಹೋಗುತ್ತಿದ್ದನು 
(ಮಂ: ೨-4): [ಮೇ 4 ಇಸು] 
ಮೇಯು 'ಮ್ಲೊ' ನೋ. 
ಮೇರಯ (ನಾ). ಒಂದು ಬಗೆಯ ಮಾದಕಪಾನೀಯ. - ಸುರೆ ; 
ಸುರಾ ಮೈರಯ ಮದ್ಯಗಳನ್ನು ಸೇವಿಸುವುದರಿಂದ ಆಗುವ ಕೇಡು ಆರು 
(ಉದಕ. ೧೬೪), [ < ಸಂ. ಮೈರೇಯ] 
ಮೇರು (ನಾ). ೧. ಪುರಾಣೋಕ್ತವಾದ ಒಂದು ಪರ್ವತದ ಹೆಸರು ; 
ಹೇಮಾದ್ರಿ : ಕನಕುದ್ರಿ ; ೮೪.೦೦೦ ಯೋಜನಗಳ ಎತ್ತರದ 
ಈ ಪರ್ವತವು ಜಂಬೂದ್ವೀಪದ ನಡುವೆ ಇದ್ದಿತೆಂದೂ ಚಿನ್ನ ಮತ್ತು 
ಮುತ್ತುರತ್ನೆಗಳನ್ನು ಒಳಗೊಂಡ ಇದು ಬ್ರಹ್ಮನ ವಾಸಸ್ಮಳವೆಂದೂ 
ಪುರಾಣಗಳಲ್ಲಿ ವರ್ಣಿತವಾಗಿದೆ: " ಮೇರುಃ, ಸುರಪರ್ಪತಃ, 
ಸುಮೇರು - ಈ ಮೂಜು ಮೇರುಪರ್ವತಂ" (ತಲಯ. 33-048); 
ಮೇರುಗುಣವನಅಸುವುದೆ. ಕಾಗೆಯಲ್ಲಿ (೨ಸನ- ೬೭): ಕೈಲಾಸವದಕೆ 
ಹುರುಡಿಸುತಲಿರ್ಪದು ನೋಡ ಮೇಲೆನಿಪ ಸೆಣಸುತ್ತಿರ್ಪುದುು 
ನೋಡ (86ರ. ರೇ. ೩-30). ೨. ಜಪಸರದ ನಡುವೆ ಇರುವ ದೊಡ್ಡ 
ಮಣಿ: - ನಾಯಕಮಣಿ : ಜಪವ ಮಾಡುತ ನುಡಿದಿರೋ ... 
ಜಪಸರದಿ ಮೇರುವಿಗೆ ಬಾರದೆಯರ್ವಮಣಿಯೊಳಗೆ ಜಪವ ಬಿಟ್ಟಿರೊ 
(ಕ0ಕರಾ. ೬-೦೩. ೩. ಶ್ರೇಷ್ಠವಾದುದು ; ಮಿಗಿಲಾದುದು; ಉತ್ತಮ 
ನದು: ಕಳೆಗಳೊಳು ನಾಸಿಕಮ್ಮಿಗಿಲುಯಾಭರಣಂಗಳೊಳು ಮೇರು 
'ಮೂಗುತಿಯು (ಇಕರೋ- 00-35). ೪. ನಡುವೆ ಇರುವಂಥ ವ್ಯಕ್ತಿ 
ಕೇಂದ್ರವ್ಯಕ್ತಿ ; ಅಗ್ರೇಸರ : ಕಟ್ಟಾಯದ ಕಣಿ ಪೆಂಪಿನ ಕಟ್ಟಳೆ ಚೌವಟದ 
ಮೇರು ನನ್ನಿಯ ತವರೂರ" ನೆಟ್ಟನೆನಿಸಿದ ಜಸಂ ನೇರ್ವಟ್ಟಿರೆ ನಿಟ್ಟುಯುವಕ್ಕೆ 
ಮುಟ್ಟತಳಕ್ಕೆಂ (ಕಾರ್ಮಾರ- ೨೨೯) - [ಸಂ.] 
ಮೇರ್ಮು (ನಾ). ಎಲ್ಲೆ ; ಗಡಿ ; ಸೀಮೆ : ಜಾಲೆಪುರದ ಬೇಗೂರ ಮಧ್ಯದ 
ಹಳಸಾಗರ ಮೇರುವಾಗಿ ಸಲುವುದು (ಎಳ. ೫11, ಗುಂತ್ಮುಶೇ- ೦೨-೨೧: ೪), 
[p ಇದು "ಮೇರೆ" ಎಂಬುದರ ಅಪಲಿಖಿತವಿರಬಹುದು ] 
ಮೇರುಕೃತಿ (ನಾ). ಅತ್ಯಂತ ಶ್ರೇಷ್ಠವಾದ ಕೃತಿ; ಅತ್ಯುತ್ತಮವಾದ 
ಥೆ: ಶ್ರೀ ಕುವೆಂಪುವ ಸೃಜಿಸಿದೀ ಮಹಾಛಂದಸಿನ ಮೆ; ರುಕೃತಿ- 
ಮೇಣ್‌ ಜಗದೈವ್ಯ ರಾಮಾಯಣಂ! (ರಾನಿ: 19, ೨೩ ಮು ಪಲ್ಲಿ 


(sam: 03-೪): 


ಮೇರು 


ಮೇರುದಂಡ 


ಪ್ರಮಾತ್ಕೂಸ* ಕತೆಯನ್ನು ತನ್ನೆ ಪ್ರತಿಭೆಯ ಪ್ರಭಾವದಿಂದ 
ಬೌದ್ಧಿಕ ತಾತ್ತ್ವಿಕ ನೈತಿಕಮೂಲಗಳನ್ನುಳ್ಳ ಮೇರುಕೃತಿಯಾಗಿ ಮಾರ್ಪಡಿ 
ಸಿದನೂ (ಅಧಕ. ಸಃ, ಶಕ) ; ಸಮಾರಂಭಗಳಲ್ಲಿ ಪಂಪರನ್ನರ ಮೇರು 


ಕೃತಿಗಳ ಬಗ್ಗೆ . . . ಉಪನ್ಯಾಸೆಗಳನ್ನೇರ್ಪಡಿಸುವುದುಂಟು (ಕಕ. ೩)- 
[ಸಂ.] 
ಮೇರುದಂಡ (ನಾ). [ಯೋಗ] ಮೆದುಳುಬಳ್ಳಿ ; ಬೆನ್ನುಹುರಿ: 


ಮೇರುದಂಡವು ಚಿಗಿತು ಹೂತ ಹಾಗೆ ಹ ಕೈದಯದಾಕೂತಿಗಿದೆ ಕಣ್ಣು ಮೇಗೆ 
(ಸೂರ್ಯಶಾ. ೦-೦೨): [ಸಂ.] 

ಮೇರುದಂಡೆ (ನಾ). = ಮೇರುದಂಡ ; ಬೆನ್ನಿನ ಮೇರುದಂಡೆಯ ಎರಡೂ 
ಪಕ್ಕಗಳಲ್ಲಿ ವಿದ್ಯುಚ್ಛಕ್ತಿಯು ಹರಿದಂತಾಗಿ ಸ್ಫೋಟಿಸುತ್ತದೆ 
(ಫುಕೋಕ: ೩೦೦) - [ಸಂ. ಮೇರುದಂಡ] 

ಮೇರುನಗ, (ನಾ). ಪುರಾಣೋಕ್ತವಾದ ಒಂದು ಪರ್ವತದ ಹೆಸರು; 
ಮೇರುಪರ್ವತ : “ಸುರಗಿರಿ ಮೇರುನಗಂ ಮಃದರುದ್ರಿ ಕನಕಾಚಳಂ 
ಸುಮೇರುಮುಹೀಧ್ರಂ”  (ನತ್ತುಕೋ. ಮೇರುನಗಾಗ್ರದಿಂ 
ಧರೆಗು: ಸ್ವಿವೆನೋ ಎ « ೬ ನಾರಕದುಃಖಮಂ ಸೆಜಯೊಳೂಡುವೆನೋ 
ಪಲಕಾಲಮಿತನ೦ (ಕಂರ್ರಫು. ೫ [ಸಂ.] 

ಮೇರುಪರ್ವತ (ನಾ). ಎ ಮೇರುನಗ : ಈ ಶಾಸ್ತ್ರದ ಪ್ರಚಾರ ಮೇರು 
ಪರ್ವತದ ಮೇಲೆ ಆಯಿತು: (ಊಕರ. 364). [x0] 

ಮೇರುಪ್ರಸ್ತಾರ (ನಾ). [ಛಂದ] ಎಂಟು ಬಗೆಯ ಪ್ರಸ್ತಾರಗಳಲ್ಲಿ 

ಛಂದಸ್ಸಿನ ಪ್ರಸ್ತಾರದ ಎಲ್ಲ ಪ್ರಕಾರಗಳನ್ನೂ 
ತಿಳಿಸುವ ಚಿತ್ರರೂಪವಾದ ಪ್ರಸ್ತಾರ : * ಒಂದುದಿಯಿಂದಿಪ್ಪತ್ತಾಆು 
ಛಂದಂಬರಂ ಮೇರುಪ್ರಸ್ತಾರಮಕ್ಯಂ  (ಕಂಗರಾ. 0೦೮-೩): [ಸಂ.] 

ಮೇರುಮಂದರ (ನಾ). [ಜೈನ] ಬಾಹುಬಲಿವಿಗ್ರಹದ ಮುಂದಿರುವ 
ಮಂದರವೆಂಬ ತೇರಿನ ಭೇದಗಳಲ್ಲೊಂದು : 
ಇದರ ಮುಂದಿರುವ 'ತೇರಿ'ಗೆ ಮಂದರವೆಂದು ಹೆಸರು. ಮಂದರಗಳಲ್ಲಿ 
ನುದೀಶ್ವರ ಮತ್ತು ಮೇರು ಎಂಬ ಭೇದಗಳಿವೆ ಎಂದೂ ಇದು 
ಮೇರುಮಂದರವೆಂದೂ ಹೇಳಲಾಗಿದೆ (ಫೂಡ್ಸುವಾ. ೨೦೭)- ' ನಂದೀಶ್ವರ ` 
ಪರಾ. [೫ಂ,] 

ಮೇರುಮೂನಿ " ಮೆಹರ್ಬಾನ್ಕ್‌ ' ನೋ. 

ಮೇರುವೆ (ನಾ). ೧. ಶತ್ರುಗಳ ಕೋಟೆಯನ್ನು ಕೆಡವಲು ಕೋಟಿಗಿಂತ 
ಎತ್ತರವಾಗಿರುವಂತೆ ಕಟ್ಟುವ ಪ್ರತಿಕೋಟೆ : ಇಡು ಕೋಟೆಯ 
ಪಿರಂಗಿಯಲಿಯಗಳ ಹೂಳು ಬಿಡದೆಬ್ಬಿ: ಸು ಮೇರುವೆಯ (೪ರ: ೦೩-೪೫) ; 
ಆಗಸವನು ತುಡುಕುವ ಮೇರುವೆಗಳ ಮೇಗೇಆ ಖಾನನ ಭಟರು ಬೇಗದೆ 
ಪೆಟಲಗುಂಡುಗಳ ಮಳೆಯನು ಸರಾಗದೊಳುಬ್ಬಿ ಕಣೆದರು (ಕಂ. 
6-08)- ೨. ಕೋಟೆಗಳ ಮೇಲೆ ಮಾಡಿರುವ ಆಲಂಕಾರಸಾಧನ : 
ತಳಿರ ಗುಡಿತೋರಣದೆ ಸಾಲ್ಗಳಿಂದೆಡೆಗೆಡೆಗೆ ತೊಳಪ ಮಂಕುಳದ ಮಕರ 
ತೋರಣಗಳಿಂದೆ ಪೂಗಳ ಕುರುಜು ದೊಡ್ಡ ಮೇರುವೆಗಳಿಂದ , , , 
ಚಿಲ್ವದುದಾ ಬನಂ (80. ೪೫-೨೭); ಬಳಸಿದ ತಳಿಯ ಮುರಿದು 
ಕೋಟೆಯ ನವೆಗಳಿಗೆ ಕಿಚ್ಚನ್ನಿಕ್ಕಿದೆರೆ: (೪06. 008). "ಮೇರು," 
ಪರಾ. [?] 

ಮೇರೈ (ನಾ). ೧. ಎಲ್ಲೆ; ಗಡಿ; ಸೀಮೆ; ಸರಹದ್ದು : ಪರಿಹಾರ 
ಸಮಾನ್ವಿತಮುದಕಪೂರ್ವನ್ಮತ್ತ ಪೊಲ ಮೇರೆ (೪. ಸ (9), ಮುಳರಾ. 
೩೨6-೪೯; 650): ಎಮ್ಮಾಳ್ವೆ ಪಟ್ಟಂಡಕಿಂತಿದಣಂದಿತ್ತೆಯೆ ಮೇರೆ 
ನೋಡಿಮೆಮಗೀ ಶೈಳೇಂದ್ರಮೆಂದೆಂದು ಶೋಲ್‌ದಂ . - . ಹೈಮಾದ್ರಿಯಂ 
(ಅಂತೆ. ೦೩-೬೪): ಮೂಡಲು ಸುಗ್ಗಾವೆಯ ಪೊಲ ಮೇರೆ ಬಡಗಲು ಬಟ್ಟೆ 

ತೆಂಕಲತ್ಕ [ಎಲವದ] ಮೇರೆ (ಣಂರೇಡ್‌. ೬-೩೫; 1065): ವಿನಾಜಸದ ಜಕ್ಕ 


00-೫1) ; 


ಒಂದು; ಒಂದು 


೭೪೧೦ ಮೇರೆಗೆಡು 


ಮನ್ನೆಯನ ಮೇರೆಯಿಲ್ಲದ ಬಲವಾರಿಧಿಯನು ನೋಡಿದಾರುಭಟೆಯನೇ 
ವೇಳ್ವೆ (4052, ೩-1೪): ವ. ಮಿತಿ; ಸಹನಶಕ್ತಿಗೂ ಒಂದು ಮೇರೆಯಿದೆ 


(ತಾಕುತ್ತ: ಇಲ): ೩. ಆಶ್ರಯ ; ನೆಲೆ: ಬೀಡು: “ಇಕ್ಕೆ 1 
ಗೊತ್ತೂ, ನೆಲೆ, ತಾಣಂ* ತಾಯ್ವನೆ, ಮೇರೆ . . . ಆಗರಂ ಎ ಈ ೧೫ 
5 |. ಆಶ್ರಯಕ್ಕೆ ಪೆಸರೇ” (ಚಾ: ೫೦೨೯೦). ಉ. ಅಭಿಪ್ರಾಯ: ಅರ್ಥ 


ವ್ಯಾಪ್ತಿ: ಈ ಶಾಸನದ ಮೇರೆಯೊರ್ಥ ಸ್ವಯಂಬುದೇವರ್ಗೈ ಬಿಟ್ಟ 
ಧರ್ಮ್ಮಮಂ ರಕ್ಷಿಸಿದಾತಂ . . ಕ್ರತುಶತಮಂ ಯ x ಕೊಟ್ಟ 
ಫಲಮನೆಯ್ದುಗುಂ (aga. X1-i, ೫6-38; 1002). 
[ದೇ.೫ ತಮಿ. ಮೇಲೈ; ಮಲ, ತೆಲು- ಮೇರ ; ತುಳು. ಮೆಬ 

ಮೇರೆ. / ಸಂ, ಮರ್ಯಾ] 

ಮೇರೆ (ಅ)- ಪ್ರಕಾರವಾಗಿ ; ರೀತಿಯಲ್ಲಿ: ಈ ಮೇರೆ ತಿಳಿಯತಕ್ಕದ್ದು 

| ಗಾ 288). ಈ ಮೇರೆ ಊಹಿಸತಕ್ಕದ್ದು (1ರಾಂತಿ,.439)- 
* ಮೇರೆಗೆ ' ಪರಾ. [ಇ ಮೇರೈ) 

ಮೇರೆಗಟ್ಟು (ಕ್ರಿ)- (ಆಲಂ) ಅಧಿಕಾರದ ಪರಿಮಿತಿಯನ್ನು ನಿಶ್ಚಯಿಸು 
ಆ ವೇಂಕಟಪತಿರಾಯನು ಈ ಶಾಸನದಲ್ಲಿ ಈ ಪಟ್ಟಣದ ರಾಜ್ಯಶ್ರಿ: 
ಆರಸುತನವನ್ನು . . . ರಾಜಿಓಡೆಯನಿಗೆ ವಹಿಸಿಕೊಟ್ಟು. . . ಮಾಣ್ಮಲಿಕ 
ಎಂದು ಮೇರೆಗಟ್ಟಿ ಮುದ್ರಿಸಿದ್ದರೆ ?  (ಕಂಕ್ರಕ. 0-೪), 

[ಮೇರೈ. .- ಕಟ್ಟು] 

ಮೇರೆಗಲ್ಲು (ನಾ). ಗಡಿಯನ್ನು ಸೂಚಿಸಲು ಗುರುತಾಗಿ ನೆಡುವ 
ಕಲ್ಲು: ಗಡಿಕಲ್ಲು : ಬಾಂದುಕಲ್ಲು: ವೈಷ್ಣವದಾನವಾಗಿದ್ದರೆ ಗರುಡನ 
ಕೆತ್ತನೆಯುಳ್ಳ ಮೇರೆಗಲ್ಲುಗಳನ್ನೂ ನಿಲ್ಲಿಸಬೇಕು (೫88೧: ೩) ; ಕಾಲಪಥದಲ್ಲಿ 
ನನ್ನ ಪ್ರೇಯಸಿಯ ಮರಣವು ನೆಟ್ಟ ಮೇರೆಗಲ್ಲನ್ನು ದಾಟಿ . . . ಬರೆಯಲು 
ಹೊರಟರೆ (ಯೋರಕಿ: ೪೭). [ಮೇರೆ .. ಕಲ್ಲು ( -ಕಲ್ಯ)] 

ಮೇರೆಗಳೆ (ಕ್ರಿ). ೧. ಗಡಿಯನ್ನು ಮಾರು; ಎಲ್ಲೆಯನ್ನು ದಾಟು; 
ಅತಿಕ್ರಮಿಸು : ಮಾರಯ್ಯನ ಪರಮಾನುದ ಮೇರೆಗಳೆದ ಮಹಾಸಾಗರದಂತೆ 

| ಹರಿಯಿತು. (ಕೋಕಾ. ೬೪ ಪ್ರಸ್ತಾವ)... ೨. (ಕವಿವರ್ಣನೆಯಲ್ಲಿ) ಲೋಕ 
ಸ್ಥಿತಿಯ ಎಲ್ಲೆಯನ್ನು ಮಿಾರು : ಮೇರೆಗಳಿದಿರೆ ವಿಶೇಷವಿಚಾರಮನಧಿ 
ಕೋಶ್ತಿಯೊಳ್‌ ತಗುಳ್ಳುವುದಕ್ಕುಂ (ಕಂರಾ- ೩-0), [ಮರೆ 4 ಕಳ್ಳಿ] 

ಮೇರೆಗಿಡು " ಮೇರೆಗೆಡು ` ನೋ: 

ಮೇರೆಗೆ (ಅ). ರೀತಿಯಲ್ಲಿ; ಪ್ರಕಾರವಾಗಿ ; ಅನುಗುಣವಾಗಿ : ಇವಳೆ 
ಪ್ರಾರ್ಥನೆ ಮೇರೆಗೆ ರಾಯನು ಅಲ್ಲಿ ಒಂದು ದೊಡ್ಡಕೆರೆಯನ್ನು ಕಟ್ಟಿ 
ಸಿದನು (ಕರೀನ. 09); ನಿನಗಿಂತ ಹಿರಿಯರಾದವರು ಹೇಳಿದ ಮೇರೆಗೆ ನಡೆ 


(ಮಾಂ: ೪); ವಿಶ್ವದ ಚಟುವಟಿಕೆಗಳಿಲ್ಲ ಪ್ರಕೃತಿಯ ಆಜ್ಞೆಯ 
ಮೇರೆಗೆ ಸಾಗುತ್ತವೆ (ರರ್ನುಸಾ- 0೩3). ' ಮೇರೈ ' ಪರಾ. 
38 [ ಇಮೇರೈ?] 
ಮೇರೆಗೆಡಿಸು (ಕ್ರಿ). (ಆಲಂ) ಅಸ್ತಿತ್ವವಿಲ್ಲದಂತೆ ಮಾಡು; ಲಯ 
ಗೊಳಿಸು: ಪ್ರಳಯಮಾಡು: ಆ ರಜೋಗುಣದಿಂದ ನೀನೇ ಭೂರಿ 
ಜಗವನು ಮಾಳ್ವ ಸಲಹುವೆ ಸಾರಸತ್ವಗುಣಾವಲಂಬನದಿಂದ ಮತ್ತಿದನು 


ಮೇರೆಗೆ[ಜಾಕಾಂ- ಗಿ)ಡಿಸುವೆ ... - ಎಂದನಕ್ರೂರ 
[ಮೇರೆ -.- ಕೆಡಿಸು] 
ಮೇರೆಗೆಡು, ಮೇರೆಗಿಡು (ಕ್ರಿ). ಮಿತಿಮಾರು : ಅಳವಿಗೆ ಸಿಗದಿರು : 
ಮೇರೆಗೆಟ್ಟ ಕೋಟಲೆಗಳನುಣ್ಣೆ | ನೆಂಬಬಲ ಸೈರಣೆಯೋ (ಕಾರಂತ. 9೨0) ; 
ಮೂದಲಿಸಿ ಹಾಡುತಂ ಮುದ್ದಿಸುತೆ ಹಾಡುತಂ ಆದರಿಸಿ ಹಾಡುತಂ ಮೇರೆ. 
ಗೆಡೆ ಹಾಡುತಂ (0ರ. ೯-0೯೮): ಮೇರೆಗಿಡು : ಬಾರಾ: ಉಮೇ ಕೆ 
ಭಕ್ತನಂ ನೋಡುವಂ ಮೇರೆಗಿಡೆ ಜೀವಪರಿಯಂತರೆ ಕಾಡುವಂ (66ರ. ರೇ. 


0೦೭೩-೦೦). 


(an. 00-58-34). 


46 


ಮೇರೆಗೊಳ್‌ 


೭೪೧೧ 


ಮೇರೆಗೊಳ್‌ (ಕ್ರಿ). ಎಲ್ಲೆಯನ್ನು ಅನುಸರಿಸು; ಮೂಡಲು ಹಳ್ಳಸಾಗರ' 


ಮೈರೆಗೊಂಡು ಬಂದು ಪಟ್ಟದರಸೀ ಆಲದ . ತುಳ್ಳಿನಲ್ಲಿ ದೇವರಾಯಪುರದ 
ಕಲ್ಲುವತ್ತಿನಲ್ಲಿ ನೆಟ್ಟ ಕಲ್ಲು ೧ (ಕ. ೫19, ಮೈಸೂರು. ೦೦೬-೬೬: 2664)- 
[ ಮೇರೈೆ 4 ಕೊಳ್‌] 

ಮೇರೆದಪ್ಪು (ಕ್ರಿ). ೧. ಗಡಿ ಅಥವಾ ದಡವನ್ನು ಮಾರು; ಎಲ್ಲೆ 
ಯನ್ನು ದಾಟು : ಅತಿಕ್ರಮಿಸು :, ಪ್ರಳಯಕಾಲದ ಸಮುದ್ರಂ ಮೇರಿ 
ದಪ್ಪಿದಂತೆ ಚಾತುರ್ದಂತಬಲಂಬೆರಸು ಬಂದು ಪೊಟಲಂ ಮೂವಳಸಾಗಿ 
ಮುತ್ತಿದೊಡೆ (ನತ್ನೂರಾ, ೧೪೯-೫); ವಿಳಯಕಾಲಜಳನಿಧಿಗಳಂತೆ ಮೇರೆ 
ದಪ್ಪಲ್‌ ಬಗೆದ ತನ್ನ ನಾಲ್ವರ್‌ ತಮ್ಮಂದಿರ ಮುನಿದ ಮೊಗಮಂ ಕಂಡು 
(ಶಂಕರಾ- ಎ); ಈ ಟಿಟ್ಟಿಭನ ತತ್ತಿಗಳಂ ವಾರಿಧಿ ಮೇರೆದಪ್ಪಿ 
ಕೊಂಡುಯ್ದೊಡೆ ಪುಯ್ಯಲಿಡಲ್ಪ್ಬಂದೆವು (ಶಂತತಂ, ೧೬೬-೭) : ಅಂಭೋನಿಧಿ 
ಮೇರೆದಪ್ಪಿದ ತೆಅಂ ಬಂದತ್ತನೀಕುರ್ಣವಂ (೫ವ್ಮಸಾ: ೪೬). ೨. ಅಧಿಕ 
ವಾಗು; ಅತಿಶಯಿಸು : ಸತತಂ ಪೊರೆವಾಳ್ಮನೆ ಬಾರ ಮೇರೆದಪ್ಪಿದ 
ಕರುಣಾಬ್ಸಿ ಬಾರ (ಕಂಠ, ೦೩) ; ಮೇರೆದಪ್ಪಿತು ಕೌರವನ ಪರಿವಾರದಲಿ 
ಬೇಹವರು ಮಕುಟದ ಭಾರಿಯಾಳುಗಳಾಂತುಕೊಂಡರು ಪಾರ್ಥನಂದನನ 
(ಕುಪ್ಮಾಶ್ರೋ- ೬-೦). [ಮೈರೈ ತಪ್ಪ] 

ಮೇರೆಮಾರು ` ಮೇರೆಮಾಜು ' ನೋ. 

ಮೇರೆಮಾು. ಮೇರೆಮಾರು (ಕ್ರಿ). ೧. (ಯಾವುದೇ ವಿಷಯದಲ್ಲಿ) 
ಪರಿಮಿತಿಯನ್ನು ಮಾರು : ಅತಿಕ್ರಮಿಸು ; ಉ' ಥೆ 
ಮೇಳಗೊಳುವುದವನೊಳು ಮೇರೆಮಿಾಜದೆ.. (೫೦2 
ಮಾರು : ವ. ಅತಿಶಯವಾಗು : ಅಧಿಕವಾಗು ; ಮೇರೆಮಾರಿದ 
ವಾತ್ಸಲ್ಯ ಕಕ್ಕುಲತೆಯು ಇವಕ್ಕೆ ಕಾರಣವಾಗಿರುತ್ತದೆ (ಯಕ್ತಶ್ರ. ೦೩೩). 

[ಮೇರೈ 4 ಮಾಜ: 

ಮೇರೆಯಲ್‌ (ಕ್ರಿ). (ನಡವಳಿಕೆಯ) ಪರಿಮಿತಿಯನ್ನು ತಿಳಿ ; ಇತಿಮಿತಿ 
ಯನ್ನು ಅರಿತುಕೊಳ್ಳೂ : ನಾರಿ ಕೇಳ್ನಿನ್ನ ಮನೋರಥ ನೆಜಕಿ ಕೈಸಾರಿತು 
ಚೆಲುವರೆಜಿಸಿಯನ ಮೇರೆಯಟ್‌ತು ನಡಿಸು (ಕಂಠಂ- ೦೦-8೬). 

[ಮೈರೈ 4 ಅಜ್‌] 

ಮೇರೆವರಿ (ಕ್ರಿ). ಎಲ್ಲೆ ಅಥವಾ ದಡವನ್ನು ಮಿರಿ ಮನನ್ನುಗ್ಗು : 
ಅಂತಾಗಸಮಾಂದಂತೆಯುಮೆಳೆ ಬೆಸಲಾದಂತೆಯುಂ . ಮುನ್ನೀರ್‌ ಮೇರೆ 
ವರಿದಂತೆಯುಂ ನೆಡೆದು. . . . ನಿಲಲೊಡನೆ. (ಕಲ್ಮಿಕಾ- 331) ; ಶ್ರೀವಧು 
ವಿನಂಬಕಚಕೋರಕಂ ಪೊರೆಯೆ ಭಕ್ತಾವಳಿಯ ಹೃತ್ಯುಮಂದಕೋರಕಂ 
ಬಿರಿಯೆ ಜಗತೀವಲಯದಮಲಸೌಭಾಗ್ಯರತ್ನಾಕರಂ ಪೆರ್ಚಿನಿಂ ಮೇರೆವರಿಯೆ 
(ಕೈಮಿರಾ- ೦-೦)- [ಮೊರೆ 4 ಪರ್ಮಿ) 

ಮೇರೆವಿಡಿ (ಕ್ರಿ). *- ಮೇರೆಗೊಳ್‌ : ಮೇರೆವಿಡಿದು ವೃತ್ತಾಕಾರದಿಂದಾಗ 
ಸೂರಮಂಡಲವ ತುಡುಕುತ ಚಾರುತರದ ದಿವ್ಯನವರತ್ನದ ಕೋಟಿ 

(ಮೆಂೈೆ 4. ಪಡಿ] 

ಮೇರೆಸಾಲು (ನಂ). ಗಡಿಯನ್ನು ಸೂಚಿಸಲು ನೆಟ್ಟ ಕಲ್ಲುಗಳ ಸಾಲು. 
-ಶ್ರೇಣಿ : 'ವಣ ಕೆಅಕಿಯ ಪಿಂದೆ ಗದ್ದೆ ಕೊ ೧೦ ಹಿರೆಯತಿಲಮಾಳ 
ಕೆಯಿ ಬೊಮ್ಮಸವಬದ್ರದ ಹಿಂದಣ ಹರಳ ಕೆಯಿ ಇವೆಲ್ಲ 


ತೋಜಿತು ಕಣ್ಣೆ ಕೌತುಕವ (ತುನಿ, ೨-೩೯). 


ಜುಮಣ್ಣು 

ನೀರೆಸಾಲು (ಎಳ. X೪1, ತಕ್ಕನಾ- ೫6-೨೯; 3360) - 

ಸಾಲ್ಯು ( ಎ ಸಾಲ) ] 

ಮೇರ್ತಲೆ (ನಾ). (ಆಲಂ) ಶ್ರೇಷ್ಠವ್ಯಕ್ತಿ : ಮೇರ್ತ್ತಲೆಯೆನಿಸಿದೊಂ 
ಕಲಿ ತೊಜ್ಜುಳಿದುದಿಕ್ಕೆ ಪರೆಯ ಭಾನೂದಯದೊಳ್ಳರ್ತಲೆಯನ್ನಿರೆ 
ರಿಪುಗಳ್ಳರ್ತ್ತಲೆವೆಸರಾದುದಾತನೊಕ್ಕಲ್ವೆಸರುಂ (Waa. XTi we; 
950)- [| ಇ. ಮೇಲ 4 ತಲೈ. / p ಇದು ಪ್ರಾಸಕ್ಕಾಗಿ ಮಾಡಿ 
ಕೊಂಡ ರೂಪವಿರಬಹುದು]. 


5 


ಮೇಲ್ಮ್‌ 


ಮೇಲ್‌, ಮೇಲ್ಮು (ನಾ). ೧. ತುದಿ; ಅಗ್ರಭಾಗ ; ಉಪರಿಭಾಗ ; 
ಅದ್ರಿ ಮೇಲಶನಾದಿವಿಟ್ಟ ಪುನರ್ಭವಕ್ಕೆಅಕಿ ಆಗಿ (ಬಕ, 11, ೩೦-೫: ಸ: 050); 
_ ಕಾಲ್ಗಳಂ ನೀಡಿ ಬರಿಯಂ ಬೆರಂಟಿ ಬಿಸಿಲ್ಲಾಯ್ಕು ಪಸಿವೆತ್ತಿ ಮೇಲಂ: 
ನೋಡಿ (ಗಂಕ- ೦-೦೨೮ ನ): ಶಂಖಾಗ್ರದೊಳಡರ್ದಲುಗಲ್ಲೂಸೆ ಮೇಲೈಕಿ 
ಲೆತ್ತಂ ನಾಳೀಜಂಘಂ ಕರಂ ಪಲ್ಪೆಟ್‌ದು ನಡುಗಿ ಹಣ! ಂದು ಪುರ್ಜಿಕ್ಕಿ 
ತಾಗಳ್‌ (ಕಾಂತ, ೯-೫). ೨: ದೇಹ, 
ದುವುಗಳ ಹೊರಭಾಗ,- ಮೇಲ್ಮೈ: ಪಂದೆಯ ಮೇಲ್ಭಾವಡರ್ವಂತಿರೆ 
ದೇಹಂ ಮರವಡೆ ಕಣ್ಣೀರ್ಸುರಿಯೆ ' ತಳದಿನದನೊತ್ತುತ್ತುಂ 
(ಛನರಾನ್ನು- 0-೦೪೨). ಹ. ಹೆಚ್ಚಿನದು; ಅತಿಶಯವಾದುದು : ಅಧಿಕ 
ವಾದುದು: ಮೇಲೆಟ್ಟ ಬಲಂ ಕೋಟಿಗೆ ಮೇಲಪ್ಪೊಡಮನ್ಯವನಿತೆ 
ಸೆಗಟ್ಲೂರ್ವಶಿಗಂ ಮೇಲಪ್ಪೊಡಮಕ್ಕೆ (ಕಂಕಣ. 0೭); ಹರಹಾಸಕ್ಕೊಂದೆ 
ರಟ . . , ಕೈಲಾಸಧಾತ್ರೀಧರಕೆಂಟೊಂಬತ್ತು. ಮೇಲಾಗಿರೆ [ಕಾಕಾಂ. 
ಪತ್ತೆಂದೆನೆ] ಪಸರಿಸಿದಂ ಕೀರ್ತಿಯಂ ನಾಗವರ್ಮಂ (ರಂರೋಂಿ- ೦-೨೩). 
೪, ಶ್ರೇಷ್ಠವಾದುದು : ಉತ್ತಮವಾದುದು": ದಿವದೊಳ* ಮೇಲಪ್ಪ 
ರತ್ನಂಗಳೆಂತನಿತಂ ಮುಂ ಮುಣಿಮಾಳಿಗಿತ್ತಂ (ಉತ: 3-06); ಸೊಗಯಿಪ 
ಭೋಗಾದತಿಗಂ ುರಾವತಿಗಮಿದುವೆ ಮೇಲೆನಿಸುವುದೀ ಜಗದೊಳ್‌ 
- - ಉಜ್ಜೀನಿಪುರಂ (ಸುಳುನೂ: ೯-೬); ಆಳಿಗೊಳಂತಂ ಬಡಿವರಲ್ಲದೆ 
ಲಾಲಿಸುವರೇ ಸುವಿಯೆಂದಡೆ ಮೇಲಹುದು ಕೃತಿ ಕುಕವಿಯೆಂದಡದೇನ 
ಹುದು ಕಡೆಗೆ (014. ೦-30). ೫. ಶ್ರೇಷ್ಠನಾದ ವ್ಯಕ್ತಿ ;: ಉತ್ತಮನಾದ 
ಮನುಷ್ಯ: ಮೇಲಾದ ಪಾಂಡುಸುತರನುಪಾಲಂಭಂಗೆಯ್ಯುತಿರ್ಪ ದುರ್ಯೋ 
ಧನನಂ ಲೀಲೆಯೆ ನುಂಗುವ ಮೃತ್ಯುವ ನಾಲಗೆಯೆನೆ ನೆಗೆದುವುರಿಯ 
ನಾಲಗೆ ಪಲವುಂ (ಶಂಕಾ: 4-೬) ; ಜಗದೊಳ್‌ ನೀವಿರೆ ಮೇಲೆನಿಸುವರಾರೊ 
`ಕುಲದೊಳಂ ಶೀಲದೊಳಂ (ರರ್ಮಾತ್ಮು- 0-039) ; ಕೀಳಾರು ಮೇಲಾರು 
ಹದುಳಿಪ್ಪ ನಾನು ಚುಂಡಾಳನೋ ಹುಸಿಯ ಹೋ'ಯಂ ಹೊಜುವ ನೀನು 
ಚಾಂಡಾಳನೋ (ಕಂಕಾ- ೧0-30): ೬, ಒಳ್ಳೆಯದು; ಶುಭ; ಮಂಗಳ; 
ನಿನಗೆ ಮೇಲಕ್ಕೆ ! ಮೇಣ್‌ ಪಯಣ ಸೊಗಮಕ್ಕೆ ! (ರಾಮಾಕ್ಕ- ೩೮-೨೬): 
೭. ಪಶ್ಚಿಮದಿಕ್ಕು; ಪಡುವಣ ದೆಸೆ; ಬಡಗೈ ನಿಟ್ಟರುಳಿಎ ಕರಡಿಗುಟುಕೆ 
ಮೇಲ ಕೋಡುಜ್ಸಲ್‌, ಮೂಡೈ ನೋಡಿ ನಡದು (೪: x (5). ಕ್ಕ. 
೬೬-೨೦; 850). ೮. ಉಚಿತವಾದುದು ;' ಯುಕ್ತವಾದುದು ; ಲೇಸು ; 
* ಮೇಲಜ್‌ ` ಪರಾ. ೯. ಏಳಿಗೆ; ಅಭಿವೃದ್ಧಿ : " ಮೇಲ್ಪೋಗ್‌ ' 
ಪರಾ. ೧೦. ಮುಂದಾಗುವುದು ; ಅನಂತರದ ಪರಿಣಾಮ: 
ಮೇಲನಜ್‌ಯದೆ ಮಿಕ್ಕು `ನುಡಿದವೆ (ರಸೆಪು. ೨೦-೨೩). (ಗು). ೧೧. 
ಮೇಲ್ಭುಗದ ; ಮೇಲಿನ: 'ಮೇಲಂತಸ್ತಾ", 'ಮೇಲ್ಪೊರೆ ಪರಾ. 
೧೨. ಎತ್ತರವಾದ : ಎತ್ತರದ: * ಮೇಲ್ನಾಡು', *ಮೇಲ್ಮಕ್ಕಿ' ಪರಾ. 
೧೩. ಹೆಚ್ಚಾದ : ಮಿಗಿಲಾದ ; ಅತಿಶಯವಾದ: " ಮೇಲೊಡ್ಡ ಟ್ಟ 
ಪರಾ- ೧೪. ಮುಂದಿನ ; ಅನಂತರದ : "ಮೇಲ್ಗತೆ' ಪರಾ. ೧೫. 
ಉತ್ತಮವಾದ; ಶ್ರೇಷ್ಠವಾದ: " ಮೇಲಕ್ಕಿ `, ` ಮೇಲ್ವರ ` ಪರಾ. 
೧೬. ಹೊರಭಾಗದ ; ಸ್ಥೂಲ : ` ಮೇಲ್ತೋರಿಕೆ '" ಮೇಲ್ನೋಟ ` 
ಪರಾ. ಮೇಲ್ಮು ; ೧. * ಅಯ್ಯೋ ಮುಳುಗಿದೆನು ಯಾರಾದರೂ ಬಂದು 
ಮೇಲಕ್ಕೆ ತೆಗೆಯಿರೋ * ಎಂದು ದೀನಸ್ವರದಿಂದ ' ಕೂಗಹತ್ತಿದನಂ 
೪. ಖೂಳನನು ಹಿಡಿತಂದು ಧರಣೀಪಾಲಶಲಿ ಸರಿ 
ಮಾಡಿ ರಾಜ್ಯದ ಮೇಲೆ ನಲಿಸಿದೆ. . . ಕೀಳು ಮೆ:ಲಿನ ಸೀಮೆ ನಿನ್ನಲಿ 
ಬೀಳಂಕೊಂಡುದು (ಕುನ್ಕಾಕ. ೫-೨೩). ೫. ಕಾಲಿಲ್ಲದಲೆ ಹರಿಗು ತೋಳಿಲ್ಲದಲೆ 
ಹೊಜುಗು ನಾಲಿಗಿಲ್ಲದಲೆ ಉಲಿವುದು ಕವಿಕುಲದ ಮೇಲುಗಳು ಪೇಳಿ 
(ಸರ್ವಜ್ಞ: ೨3೦3೯); ಅವರೆಲ್ಲರಲಿ ಅಜ: ಗಳ 


ಬಲದಲ್ಲಿ ವಾಲಿ ಮೇಲು. 


ವಸು 


ವಸ್ತು ಮುಂ 


ಮುಂತಾ 


(ಮುಂಬಯಿ - 9-೩೮), 


ಮೇಲು 


(ಜಿಕ 6-00 


೮. ನೀನು ಈ ಸಂದರ್ಭದಲ್ಲಿ ಸುಮ್ಮನೆ ಇರುವುದೇ ಮೇಲು (6). 


* ಮೇಲುಗಾಣು ಪರಾ: ' ೯. * ಮೇಲೇರು ' `ಪರಾ. 
೧೦. ಮರುಳೇಳಿಗೆಯಲುಬೈದ್ದು ಕರ್ಣನ' ಸದೆದ ಗರ್ವದಲಿ 
ಮೇಲನಣ್‌ಯ (ಕುನ್ಮಾರ್ರೋ- 3-40) ; ಮೇಲನಆ್‌ಯದೆ ' ಬೆಟ್ಟದ 


ಚಾಮೇಂದ್ರಭೂಪಾಲನ ಕೆಣಕಿ. ದುಪ್ರೀರ್ತಿಬಾಲಿಗೆ ಪತಿಯ್ಞಾದೆನು (ಕಸಂ. | 5 
೪): `ಮೇಗು' ಪರಾ. ೧೧, "ಮೇಲಟ್ಟ, 'ಮೇಲುಮಚ್ಚು' 
ಪರಾ. ೧೨. 'ಮೇಲುಗುಡಿ' ಪರಾ. ಯಿ. " ಮೇಲಧಿಕಾರ ' ಪರಾ. 
೧೫. ` ಮೇಲುಜೌಶಿ ' ಪರಾ. ೧೬. " ಮೇಲುನೋಟ ' ಪರಾ. 
೧೭. ಮೊದಲಿನ ; ಅಗ್ರ; : * ಮೇಲುಪಂಕ್ಷಿ `, ` ಮೇಲುಸಾಲು * 
ಪರಾ.`೧೯. ಬೇರೆಯ ; ಮತ್ತೊಂದು: ` ಮೇಲುವೆಸರು ' ಪರಾ. || 
ಮೇಲ್ಮೇಲ್‌, ಮೇಲುಮೇಲು (ದ್ವಿರುಕ್ತಿ) : * ಎಕ್ಕೆಕ್ಕೆ ತೇನತೇನಮಿ 
ದಕ್ಕುಂ ಮೇಲ್ಮೇಲೆನಿಪ್ಪುದು ” (ತ. ೭೩); ಆಳುವ ನೃಪರಿಗೆಲ್ಲ ಕಾಂಚನ 
ದಾಸೆ ಮೇಲುಮೇಲಾಯಿತಲ್ಲ (ಫೆರೂದ- 0-0೩೦-೪), ಮೇಲಣ ೧. ಅಗ್ರ. 
ಭಾಗದ : ಉಪರಿಭಾಗದ ; ಊರ್ಧ್ವಭಾಗದಲ್ಲಿರುವ : ಬೆಕ್ಕು 
ಪಾಲನಲ್ಲದೆ ಮೇಲಣ ಬಡಿಯಂ ಕಾಣದೆಂಬಂತಿಲ್ಲಿಯ ಸುಖಮನೆ ಬಗೆದೆ |]. 
ಯಬ್ಲದೆ ಮಜುಭವದೊಳುದ ಮಹಾಮಃಖಮಂ ಬಗೆದೆಯಿಬ್ಲಂ (ರರ್ಶಾರು - 
೬-೦36) : ಧರೆಯ ಮೇಲಣ ವೈರಿನೃಪರ ದಂಡಿಸಿ ತಂದ ವರವಸ್ತುಚಯ 
ವೆಸೆದರಲು (ಕನ. ೨-೨೬). ವಿ: (ಮುಂಭಾಗದಲ್ಲಿ) ಎತ್ತರದಲ್ಲಿರುವ : 
ಗದೆಯ ಮೇಲೂ ತೋಟ ಮನೆ ಮಕ್ಕೆ ಆರವೆ ಸಹಿತವಾಗಿ ವೋಟೂರ 
[ವಿ]ಹ್ನಭಟ್ಟೋಪಾಧ್ಯಾಯರಿಂಗೆ ಕೊನಿಗಾರ ಗದ್ದೆಯೊ[ಳಗೆ) |) 


ತ 
ಪಡಿಗ ಮೂಡೆ ೩ (4. x2vi1: 0೬೦-೪೨; 3356 ) ; ಮಾದನ ಹಳಿಯ 
ಪಡುವಣ ಮಾರಗಳುಡನ ಕಟ್ಟೇ ಮೇಲಣ ಗಂಡಭೇರುಂಡನೆಂಬ ಮಾವಿನ 


ಮರನನೂ (ಎಕ. ೩ (8): ಮುಳಶಾ ೩-೬: 1430- ೩. ಅನಂತರದ ; 
ತರುವಾಯದ '; ಮುಂದಿನ : ಕೇಳು ಜನಮೇಜಯಧರಿತ್ರೀಪಾಲ ದಿನ 
ಮೂಲಸಾಯ್ತು ಭೀಷ್ಮನ _ಕಾಳೆಗದೊಳಗ್ಲಿಂದ ಮೇಲಣ ಕದನಣೌತುಕವ 
(ಕನ್ಯಾಂ. ೭-೧) ; ತಿಂಗಳೇಳಜ ಗರ್ಭದಲಿ ರಘುಪುಂಗವನನಗಲಿದಳು 
ಮೇಲಣ ತಿಂಗಳೆರಡಕೆ ಪೂರ್ಣವಾನುದು ಗರ್ಭವವನಿಜೆಯ (ತೊರರಾ 
6-೩-6) - ೪. ಕುರಿತ ; ಸಂಬಂಧಿಸಿದ ; ಬಗೆಗಿನ : ಹಸೆಯ ವಿ: 
ಮಾತ ಬೆಸಗೊಳಲಟ್ವಿದರೆ ಶುಧರನ ಹತ್ತಿರಕ್ಟು ಕಳುಹಿದರೆಮ್ಮ. 
(ಕುಜಾರೇ- ಅ. ೨8-86) : ತಂದೆ ನೀನೆನ್ನ ಮೇಲಣ ಮಮಕಾರದಿ ಬಂದೆ || 
ಬದುಕಿದೆನು ಜೀಯ (ಕತತ. ೦೨-3) ; ನಿಮ್ಮ ಮೇಲಣ ತನಿಖೆ ಇದು 
ಎಂದು ಭಾವಿಸಲಾಗದು (ಸರತಿ: ೪೩).: ಮೇಲುದಾಗು, ಮೇಲುತಾಗು -- 
ಒಳ್ಳಿತು ಮತ್ತು ಕೆಡುಕು: ನೀನೆಟ ಮೇಲುದಾ [8೩೫೦- ತಾ] 
ಗಜ್‌ಯದ ಪೆಣ್ಣಳಂತೆ ಪೂಗಣೆಯಗೆ, ಮೆಯ್ಲಾಆ ಬಿಲ್ಲುಂಬೆಜಿಗಾಗಿ 
ನಿಂದಿಹರೆ ನೀನಿಂತು (೪0೫: ೨೫-೩೦) ; ಮೇಲುತಾಗಂ ನೋಡದುಕ್ಕು | 38 
ಸೊಕ್ಕಿಂ ಬೆಳೆದು ಜವ್ವನಂಬಡೆದು ಜೂದುಂಗಾಜನಾದೆಯಲ್ಲ (ಸಮ್ಮ, 
00-9) ; ಮೇಲುತಾಗೆಂಬುದನೇನೆಂದಅ*ಯರು ಕಾಲೋಚಿತವ ಭಾವಿಸರು 
ಲೋಲಾಕ್ಷಿಯರಿಳೆಯೊಳಗೆ (£40. ೦೨ ೩೭). [ದೇ.8 ತಮಿ. 
ಮಲ. ಮೊಲ್‌; ತುಳು. ತೆಲು. ಮೇಲು; ತೊದ. ಮೆಲ್‌] 
ಮೇಲ್ಮ್‌. ಮೇಲ್ಮು (ಅ). ೧. ಮೇಲ್ಭಾ? ; ಆಗ್ರಭಾಗದಲ್ಲಿ ; | 49 
ಮೇಲೆ : " ಮೇಲಾಡು". * ಮೇಲಿಕ್ಕು' ಪರಾ. ೨. ಮೇಲ್ಭಾಗಕ್ಕೆ ; 
ಮೇಲಕ್ಕೆ: ಮೇಲೆತ್ತು”, *"ಮೇಲೇಟು"' ಪರಾ. ಮೇಲ್ಮು : 
೧. 'ಮೇಲಿಡು', 'ಮೇಲುಕ್ಕು' ಪರಾ. ೩. ಮತ್ತೆಮತ್ತೆ; ಮೇಲೆ 
ಮೇಲೆ ; ವೇಗವಾಗಿ :.' ಮೇಲುಬ್ಬಸ:', ` ಮೇಲುಸಿರ್‌ ' ಪರಾ. 
೪. ಪನಃ: ಮತ್ತೊಮ್ಮೆ: "ಮೇಲ್ತನಿಖೆ' ಪರಾ. `[.ಆ ಮೇಲ) | 48 
ಮೇಲ. ಮೇಳೆ (ನಾ). ೧. ಸೇರುವಿಕೆ : ಕೂಡುವಿಕೆ: ಕೂಟ. 


೭೪೦೨ 


ಮೇಲ 


; ಸಂದಣಿ. ೪. ಸಭೆ; 
'ಳನ. ೫. ವಿನೋದ ; ಕೇಳಿ. ೬. ಜಾತ್ರೆ: ಸಂತೆ. 


೬ 
೭. ಸಂಗೀತಗಾರ. ವಾದ್ಯಗಾರ ಅಥವಾ ನರ್ತಕರ ಗುಂಪು ಮತ್ತು 


ಇವರು ಸಾಮೂಹಿಕವಾಗಿ ಮಾಡುವ ಕಲಾಪ್ರದರ್ಶನ. ಮೇಳ ; 
೧. ಪೊಗಳಲ್ಮೆ ಬೇಡವಂತಿರಲಿ. ಮದೀಯವಲ್ಲಭೆಯ ಮೇಳಮುಮಾಕೆಯ 
ರೂಪುಮಾ ತಳ್ಳೋದರಿಯ ವಿಳಾಸಭಾವಮುಂ . , . ಅಡಂಗಿದುದೆನ್ನ 
; ಕೇಳಿ ಕಿವಿ ಮುಚ್ಚಿದಳು ತನ್ನಯ 'ಮೇಳ 
ಕುರ್ಯಾಂ, ೨-೨೪). : ೨. ಅಸುರ ಮಾನವಿಯರಿಗೆ ಮೇಳವೆ. 
ಪತಿಯೆ ಬಿಡು ಸತಿಯ (98ರ. ೩6-00) ; ಮಾಳಿಗೆಯ ಮನೆಯಾಗಿ 
ಮೇಳದ ಸತಿಯಾಗಿ ಹೋಳಿಗೆ ತುಪ್ಪ ಉಣಲಾಗಿ ಇಂದ್ರಿಯವ ತಾಳಿದವ 
ಯೋಗಿ (1ರ. ೭) : ಮೋಳೆ ಕೂಡಿಸದೆ ತಾಳ ಬಡಿದ ಹಗಿಗೆ (ಗರ). 
೩. “ಮೇಳಮೆನಿ ಸಮೂಹಂ” (486: 6೩) ; ತರುಣಿಯರ ಮೇಳದಲಿ 
ಬಂದಳು ಧರಣಿಸುತೆ ನವಪುಷ್ಪದಾಮವ ಹರಿಯ ಕಂಠದಲಿಕ್ಕೆ' (9809. 
೨-೪೯) : ಹೊಳಲು ಹೊಸರೀಶಿಯಲಿ ಮಿಗೆ ಕಂಗೊಳಿಸುತಿರ್ದುದು . . , 
ಗಳಹುವರಗಿಳಿವಿಂಡಿನಲಿ ಹೆಕ್ಕಳಿಪ ಕೋಗಿಲೆಗಳಲಿ ಮೊರೆವೂಕುಳದ ಮೇಳ 
ದಲಿ (ತೊಂರಾ- ೦೯-೦೦) ; ಈ ಪರಿ ಭೂಲೋಕದ ವಿವಿಧ ಯಾತ್ರಿಕರ 
ಮೇಳವನ್ನು ನೋಡಿದರೆ . . . ಆದು ನಾನಾತರಹದ ಗಣಂಗಳಿಂದ 
ಕೂಡಿದ ಶಿವಪಾರ್ವತಿಯರ ಮೆರವಣಿಗೆಯಂತೆಯೆ ಸೈ (ಜೂತ್ತಿಕ. ಓ)- 


೪. ಉನ್ನತಮಾದ ಮೇಳದೆಡೆಯೊಳ್‌ ಶಾಂತಂಗೆ ತನ್ನೃತ್ಯಮಂ 


'ಬಿಡದಾನಂದದಿನಂದು ತೋಜಿಸುವ ಶತ್ವದ್ಮಾಕ್ಷಿಯಂ ಕಂಡು ತನ್ನೊಡಲ 


ಮುಲ್ಲಣಿಗಿತ್ತಂ (ಉದ್ಮರಿ- 03-93) ; ಮೇಳದಲಿ ಮಂಡಳಿಸಿದರಿನೃಪಜಾಲದಲಿ 
ಯಮಸೂನುವಾವನು ಮೇಲೆ ಭೀಮಾರ್ಜುನರ ವಿವರಿಸಿ ತೋಜಬೇಕೆಂಡ 
(ಕುವ್ಕಾಲೀ- ೨-೩). ಶ್ರಿ ಇಂದುಕಿರಣಕ್ಕದುತವಾರಿನಿಧಿ ಪೆರ್ಚಿ 
ಭೋರೆಂದುಲಿವವೊಲು ಮುನ್ನ, ಮೇಳವೊಡೆ ೈಸಿರಲ್ಲೊಂದೆರೆಯ ಪೊರೆಯ. 
ಮಜಕಿವಿಡದು ಸಖಿಯರುವೆರಸಿ ನಿಂದಳು. ವಿಲಾಸದಿಂದೆ (ಸಾರಥ್ಯ. 6-3); 
ುತ್ತೊಂದೆಡೆ ಪಾಶರದ ಮೇಳವು ಕುಣಿಯಬೇಕು (ಕನ್ನಿಕಾ. ೨); ನಿನ್ನೆ 
ನಂದರ್ತಿ ಮೇಳ ಬಂದಿತ್ತು (೧6೫. 3). ೮. ಜೊತೆ ; ಸಹವಾಸ ನ 
ಸಂಪರ್ಕ ; ಸಖ್ಯ ; ಒಡನಾಡಿ ಬಳೆದ ಮೇಳದ ಕೆಳದಿಯರುಂ. (6೦: 
೩-೨೩ ನ) ; ಮೇಳದ ಕೆಳದಿ ಮೆಲ್ಲನಂತೆಂದಳ್‌ (ಕೊ ಕಾ- ೬) ; ಕಮಲಾ 
ನನೆಯರನು ಕಂಡನು ಸುದೇಪ್ಲೆಯ ಮೇಳದಬಲೆಯರ (ಕನ್ಯಾಂ: ೨-೪). 
೯. ಸಂಬಂಧ; ನಂಟು ; ಇನಿವಿರಿದೊಂದು ಮೇಳಮುಮೊಡಕಿಬಡು 
ಪಬ್ಯಜುಮೆನ್ನ ನಿನ್ನ ಮುನ್ನಿನ ಭವದೊಂದು ಕೂರ್ಮೆಯೊಳೆ ಕೂಡಿದುದು 
(9೭-೪-೫೨) : ಸುತನೆಂಯ ಮೇಳದಿಂ ನಿನಗತರ್ಕಾಬೋಧಂಗೆ ಯುಕ್ತಿಯಂ 
ತೋಳ ಜಗನ್ನುತ ನೋಡ ನನ್ನಿಯಾದುಮು' ಸುತಂಗೆ ಕಥೆವೇಟ್ಸಿರೆಂಬ 
ನಾಟ್ಲುಡಿ ಜಗದೊಲ್‌ (ಅಂತ್ಯ 6-09). ೧೦. ಸಮವಾದುದು ; ಸಾಟಿ; 
ಸಮಜೋಡಿ : ಆಲಿಸೆಲವೆಲವೊ ಮತ್ತುರಮದೇಂ ದಕ್ಷಮಖಶಾಲೆಯೋ 


uu 


x 


ನಿನ್ನೆ ಸಾಮರ್ಥ್ಯಕೆಮ್ಮಯ ರಣಂ  ಮೇಳವಿಡೆ ಕೊಳ್ಳಾದೊಡೆನುತೆ 
ಮೂವತ್ತೆಂಟುಬಾಣದಿಂ ಖಳನೆಸೆಯಲು (ಕಂಠ. ೫೫೬) ; ತಪಸ್ವಿ 


ಇದಕ್ಕೆ ಕನ್ನುಡಿಯಲ್ಲಿ 'ಕಿತ್ತಡಿ' ಎಂಬ ಮೇಳೆ” ಮಾತಿದೆ. (ಯಕ್ಷಕ್ರ - 
ಇ): ೧೧. ಸ್ಪರ್ಧೆ: ಸೆಣಸಾಟ : ಫಡ ಕುಮಾರಕ ದೊದ್ದೆಗರ 
ಸದೆಬಡಿದೆ ಗರ್ವಿತತನವೇಟ ನಮ್ಮೊಡನೆಯೇ ನೋಡಿಲ್ಲಿ ಮೇಳವೆ ಸಾರು 

ನುತ ಒಡನೊಡನೆ ನಾರ; 
೫-೭೬) ; ನಿ ೭ರುಸುತ . . . ಹುಲುಜೀವರಿಗೆ ಜವನಲ್ಲಿ ಮೇಳವೆ. 
ಉಗುಳು ಪದೀಸುತರೆ (ಕುನ್ಮಾಗ. 9೦-೦೭). ೧೨, (ಆಲಂ) 
ಅಳು; ರೋದನ: ಆಟವಾಡುತ್ತಿದ್ದರೆ ಇಷ್ಟು ಚೆನ್ನಾಗಿ ಆಡುತ್ತಿರುತ್ತಾಳೆ, 
ಮೇಳ ಶುರುವಾದರೆ ಮಾತ್ರ ನಿಭಿಸೋಮ ಕಷ್ಟ (649). ೧೩. [ಸಂಗೀತ] 


ರಗ್ರಾಮ : ಸ್ವರಮೈಶ್ರಿ : ತಾಳದಿಂ 
ಮೇಳದೆ ಪಂಡುವರ್‌ ಪದೆದು ಪಾಡುವರಟ್ತುಗೆ ನೆತ್ತವಾಡುವರ್‌ (4೫. 
ಪ್ರ್ರಚೀನಸಂಗೀತಶಾಸ್ವ್ರಕಾರರು ಏರಿಕೆಯ ಮತ್ತು ಇಳುವರಿಯ 
ಕ್ರಮದಲ್ಲಿ ಕೆಲವು ಸ್ವರಗಳನ್ನು ಜೋಡಿಸಿ, ಮತ್ತಾವ ನಿಬಂಧನೆಗೂ ಒಳ 
ಪಡಿಸದೆ. ಆ ಸ್ವರಜೋಡಣೆಯನ್ನು `ಮೇಳ' ಎಂದು ಕರೆದರು (ಸಂಗೀಕಾ- | 5 
83) ; ಆದ್ದರಿಂದ ಮಾಯಾಮೂಳವಗೌಳದ ಎರಡೆರಡು ಶ್ರುತಿಗಳೆ: ಮೇಳ 
ದಿಂದ... ಆರಂಭಿಸುವುದು. ಸುಲಭ (ಶೇತುಕೂ- ೧೫). ೧೪. 
ಎ ಮೇಡ್ಕ ; 'ಮೇಳಕಟ್ಟು' ಪರಾ. 

ಮೇಳದವರು ಜಾ (ಶುಭಸಂದರ್ಭಗಳಲ್ಲಿ) ಓಲಗವನ್ನು ಊದುವ 
ವರು; ವಾದ್ಯದವರು : ಮೇಳದವರು ಬರುವವರೆಗೆ ಮದುವೆಮನೆ 
ಯಲ್ಲಿ ಯಾನ ಕೆಲಸವೂ ಪ್ರಾರಂಭವಾಗುವಂತಿಲ್ಲ (68): ಮೇಳಮಾಡು 
೧. ಜೊತೆಗೊಳಿಸು ; 
ಆಗತ್ಯ ಮೇಳ ಮಾಡಿ ಇಂಥಲ್ಲಿ ಗ್ರಂಥಕಾರು 
೬ 7 ಹೇಳಿದ್ದಾನೆ ಎನ್ನಲು ಅಡ್ಡಿಯಿಲ್ಲ (35. ೩). ೨. ಓಲಗವನ್ನು 
ಊದು: ಇನ್ನು ಶಾಸ್ತ್ರಗಳನ್ನು ಮಾಡಲು ಶುರು ಮಾಡಬೇಕು ಮೇಳ 
ಮಾಡಲೂ ಹೇಳಿ (ಕಿ): ೩. ಜೋರಾಗಿ ಅಳು: ರೋದಿಸು : 
ಬಸ್ಸಿನಲ್ಲಿ ಒಂದು ಮಗು ಮೇಳ ಮಾಡತೊಡಗಿತು (648). ಮೇಳವಾಗು- 
ದ್ವಂದ್ವಯುದ್ಧವಾಗು : ತೋಳುವಲಕಿದಿರಿಲ್ಲ ಬಿನುಗುನೃಪಾಲನೆಲವೋ 
ಕರ್ಣ ಫಡಘಡ ಮೇಳವಾದರೆ ಮೊಗೆವೆನರುಣಾಂಬುವನು ನಿನ್ನೊಡಲ 
[ಇಂ.] 


೫-೪೩) : 


ಸೇರಿ 


ವನ್ನೂ, ಪದ್ಮರಚನೆಯ 


(ಕುಪ್ಮಾದ್ರೋ- ೧೩-೨೩) - 
ಮೇಲಂಕೆ " ಮೇಲಂಕಣ್ಮ' ನೋ. 
ಮೇಲಂಕಣ್ಯ, ಮೇಲಂಕ, ಮೇಲಕ್ಯ(ನಾ). ಕೆರೆಯ ಮೇಲ್ಭಾಗದ ತೂಬು: 

ಕಡವದ ಕೊಳದ ಕೆಜಿಯ ಮೇಲಂಣಕ್ಕೆ ನಗರೆಯ ಜೋಗಿನ ಹಳ್ಳದಿಂ 

ಬಡಗದಿಕ್ಕ ಗುಡಿಯಿಂ ತೆಂಕೆ ಕಂಬ ೨೦೦... ಕೆಯ್ಕನು ಆಚ್‌ದ್ರಾರ್ಕ್ಯ 
ತುರಂಬರಂ ಮಹಾಜನಂಗಳು ಪ್ರತಿಪಾಳಿಯವರು (24. ೪1, ಕತೂರು. 

೫೯-೨: 1258?) : ಆ ಕೆಜ್‌ಗಳ ಮೇಲಂಕಣ ಮೊದಲಾದ ಎಲ್ಲಾ ಕೆಲಸಂ 

ಗಳಿಗೆವೂ « . . ಹದಿಕೆಯ ಬಿಟ್ಟು ತೆಚುವರು (೪. x, ಶಕ್ಕನಾ- ೨-೬೩; 

136) ; ಮೇಲಕ್ಕವೆಂದರೆ ಕೆರೆಯ ತೂಬು. ಇದನ್ನೆ ಮೇಲಂಕವೆಂದೂ 

ಮೇಲಂಕಣವೆಂದೂ ಶಾಸನಗಳಲ್ಲಿ ಕರೆದಿರುವರು '(ಸಂರಾಕೆ: ೨೦೦). 

ಮೇಲಂಕ : ಮಾಕಗವುಡನು ತಾನು ಕಟ್ಟಿಸಿದ ಕೆಯ ಮೇಲಂಕಕ್ಕೆ 

ವರ್ಶಂಪ್ರತಿ . . . ಕಮ್ಬ ೧೩೦ನು ಆಚಂದ್ರಾರ್ಥ್ಯತಾರಂಬರಂ ನಡವಂತಾಗಿ |. 
ಕಾರುಣ್ಯಂಗೆಯಿದು 


1 


ಕೊಟ್ಟರು (ಎಕ: ೪೩, ಕರೂರು. ೬೪-3; 2235 1). 
ಮೇಲಕ್ಕ : ಮುದದಿಂದಿಕ್ಕಿಸಿದನೆಸೆವಿಸಂ ಮೇಲಕ್ಕಮನೀ ಕಿಆಿಗೆ ರಾಜ 
ಮಾಂಧಾತನೃಪಂ ಬಿತ್ತುವಟ್ಟಮಂ ಮೇಲಕ್ಕಕ್ಕೆ 


ಟಂ (ಮೇಂ: ೦೮೯, 
ನ. ಮೈಲಕ್ಕವಂದರೆ ಕೆರೆಯ 
1 3-ಅಂಕಣ್ಯ (ಐ ೬ ತಮಿ. ಅಜಬ್ಯಣಮ್‌ = 


0೫೬: 1062) ; ವೆ. ತೂಬು 


(1095: 300): [ಮೇ 
ಕೊಳಾಯಿ, ತೂಬು) ] 

ಮೇಲಂಕಣ್ಯ (ನಾ)-. ಸ್ಪರ್ಧೆಯಿಂದ ನಡೆಯುವ ಯುದ್ಧ ; ಗಣನೆ 
ಬಲ್ಲದು ಮತ್ತೆ ಮೇಲಂಕಣದ ಭಾರಣೆ ನೂಕಿತೆಲವೋ ರಣದ ವಾರ್ತೆಯ 
ದೇನೆನುತ ಜನವೆಲ್ಲ ಗಜಬಜಿಸೆ (ಕುಶ್ಮಾವ 3-3) : ಭಂಗಿ 


(ಇದಲೊಡವುಟ್ಟಿದನ ನೆತ್ತರುಗುಡಿಹಿ ನಿನ್ನೊಡ 


ಕದನವಿಜಯದೆ 


. ೦೧-೬೩) - 

| (5 ಮೇಲ) 2. ಅಂಕ್ಕ ೬ ಓಣ್ಮ (ಆ ಕಳ್ಳ )] 

ಮೇಲಂಕವಣಿ (ನಾ). ಕುದರೆಯ ಮೇಲೆ ಹತ್ತಲು ಅನುಕೂಲಿಸುವಣ 
ಅದರ ಜೀನಿಗೆ ಅಳವಡಿಸುವ ಉತ್ತಮವಾದ ಬಳೆ : ಶ್ರೇಷ್ಠವಾದ 


ರಿಕಾಪು; ಪಂಸೆರಳ ಸಾಸಿರವಶ್ತ ಶ್ರೇಣಿ ಮೈಲಂಕವಣಿಯ ಮಣಿಯ: 


45 


೭೪೧೩ 


ಮೇಲನ 


ಪರ್ಯ್ಯಾಣದಿಂ . ತೋರ್ಕ್ಕೆವೆತ್ತೆಯ್ತರೆ (ಎಕ. ೫1. ರಾವಣ. ೨೫-೬೨: 1824); 
[ಮೇಲ್ಮ್‌ 4 ಅಂಕವಣಿ,] 

ಒಳಅಂಗಿಯ ಮೇಲೆ ಧರಿಸುವ ಮತ್ತೊಂದು 
ಬೆಳ್ಳಿಯ ನಡುಕಟ್ಟು — ನೀಲಿಯ ಮೇಲಂಗಿ... ಒಂದು 


ಮೇಲಂಗಿ (ನಾ). 
ಅಂಗಿ: 


ಛುರಿಕೆಯು ನಡುವಿನಲ್ಲಿ ನೇತಾಡುತ್ತಿದೆ. (ಅಡುಗ: 0) ; ನನ್ನೆ ಬಳಿ 
ಮೇಲಂಗಿಯು ಇದ್ದಿರಲಿಲ್ಲ (ಮಹಾತ್ಮಾ- ೩). 
[ಮೇಲ್ಮು (ಆ ಮೇಲ್ಮ್‌) 4 ಅಂಗ್ಮಿ) 
ಮೇಲಂತಸ್ತು (ನಾ).. ಮೇಲಿನ ಉಪ್ಪರಿಗೆ; ಮಹಡಿ: ಮೇದಿರದ 
ಮೇಲಂತಸ್ತಿನೊಳ್‌ ನಿಂತಿದ್ದೆ ಕುಸುಮಲತೆಯು ಯಾ ಪುರುಷನೆ ತನ್ನ 
ಮಂದಿರಕ್ಕೆ ಬರುವನು (ಗಂ. ೩೪೦-ಟ); ಸ್ವಲ್ಪ ಸಮಯದಲ್ಲೇ 


ಗೋಪುರವನ್ನೂ ಏರಿ ಮೇಲಂತಸ್ತಿನ 


ಕಿಟಕಿಯ ಹತ್ತಿರ ನಿಂತನು (ಮುತಸ 
[ಮೇಲ್ಕು (ಆ ಮೇಲ್‌) + ಅಂತಸ್ತು] 
ಮೇಲತ್ಯ ಮೇಳಕ (ನಾ). ೧: ಸೇರುವಿಕೆ : ಕೂಡುವಿಕೆ: ಕೂಟ. 
ವಿ. ಸಭೆ: ಸಮಿತಿ ಮೇಳೆಕ;: ೧. “ಸಂಸರ್ಗಂ ಮೇಳಕಂ“ 
(ಆಕ. ೦೦೩-೦೬) ; “ಮೇಳಕ, ಸಂಗಃ, ಸಂಗಮಃ- ೩ ಕೂಡಿಕೆ. 
ಸೇರಿಕೆ” (೩ರ್ಯಾಂತಿ- ೩೬ಟ)- [ಸಂ.] 
ಮೇಲಕ್ಕ 'ಮೇಲುಕಣ್ಮ' ನೋ. 
ಮೇಲಕ್ಕಿ (ನಾ). ಉತ್ತಮವಾದ ಅಕ್ಕಿ : ಶ್ರೇಷ್ಠದರ್ಜೆಯ ಅಕ್ಕಿ, 
ತುಪ್ಪಮುಂ ಸೊಲ್ಲಗೆಯುಂ ಎಂದಿಂಗಮಿಲ್ಲ ಕುಳ್ಳೇಳಿಬ್ಬಳ್ಳೆ ಮೋಲಕ್ಕಿ 
(ಎಳ. 1v, ಶಾನ:ರಾ- 6೩-00 ; ಸು: 9007). (ಮೇಲ್‌, 4 ಅಕ್ಕಿ] 
ಮೇಲಚ್ಚು, (ನಾ). ಒಟ್ಟಾಗಿ ಮುದ್ರಿತವಾದ ಲೇಖನ ಮುಂತಾದುವು 
ಗಳನ್ನು ಪ್ರತ್ಯೇಕವಾಗಿ ವಬದ್ರಣಮಾಡಿದ ಭಾಗ ; ನನ್ನ ಲೇಖನದ. 
ಇಪ್ಪತ್ತು ಮೇಲಚ್ಚುಗಳನ್ನು ಕಳುಹಿಸಿಕೊಡಿ (60). 
[ಮೇಲು (ಇ ಮೇಲ್ಮ್‌) ಅಚ್ಚು) 
ಮೇಲಚ್ಚು, (ನಾ) ಗಾಡಿ ಅಥವಾ ರಥದ ಶ್ರೇಷ್ಠವಾದ ಅಚ್ಚು. 4 ದ 
ಇರಚಿ : ಉರಗನಾಳದ ಹೊರಜೆ ನವಸುವಿರದ ಕುಖ್‌ಗುಣಿಯಾಸುಗಳು 
ತಾವೆರಡು ಮಡಿ ತೊಂಬತ್ತುವೊಂದು ಸೆಹಸ್ರದರ್ಧವದು ಪರಿಯ ನೊಗನ 
ಗ್ಗೆ ಸರಿಯೆನಿಪ ಮೇಲಚ್ಚು ಮಂಗಳತರವೆನಿಪ ನವರತ್ನ 
ತನಯ ಚಿತ್ರರಥವೆಂದ (ತುವ್ಮಾಶ- ೬-೬): [ಮೇಲ್‌, 4 ಅಚ್ಚು] 
ಮೇಲಟ್ಟ (ನಾ). ೧. (ಅಲಮಾರಿನ) ಮೇಲ್ಭಾಗದ ಹಲಗೆ ಅಥವಾ 
ಬಡು': (ಗಾ: 60). ೨. ಮೇಲುಮಾಳಿಗೆ ; ಉಪ್ಪರಿಗೆ ; 
ಮಹಡಿ; ಮೂರುಮನೆ ಮೇಲಟ್ಟದಲ್ಲಿ ಮೆರದಣಿಗೆನ(ಯ)ನ್ನೆ 
ಮಾಡಿಸಿದೆ (ಕರಾನ- ೭8-೦೨) ; ಮೇಲಟ್ಮದ ಮನೆಗೆ ಹೋಗಿ ದೀಪ ಹಚ್ಚಿ 
ಇಬ್ಬರೂ ಕುಳಿತರು (ಇಕ್ಕಳ. ೩೦೪. [ಮೇಲು (ಆ ಮೇಲ್ಮೈ); ಅಟ್ಟ] 
ಮೇಲಣ ` ಮೇಲ್ಮ್‌ " ಪರಾ, 
ಮೇಲಧಿಕಾರ (ನಾ). ಹೆಚ್ಚಿನೆ ಅಧಿಕಾರ: ವಿಶೇಷವಾದ ಅಧಿಕಾರ : 
ಸೆಂಟ್ರಲ್‌ಬ್ಯಾಂಕಿನ ಮೇಲಧಿಕಾರಕ್ಕೆ ಒಳಪಟ್ಟಲ್ಲದೆ ಪೇಟೆಗೆ ಅನೇಕವೇಳೆ 
ಕೆಲಸ ನಡೆಯದಾಗುವುದು (ಹೂಪ್ರ. ೦೮೦). 
[ಮೇಲ (ಆ ಮೆಲ್‌) . ಅಧಿಕಾರ] 
ಮೇಲಧಿಕಾರಿ (ನಾ): ಮೇಲ್ಮಟ್ಟದ ಹುದ್ದೆಯಲ್ಲಿರುವ ವ್ಯಕ್ತಿ : ಅವರ 
ಮೇಲಧಿಕಾರಿಯಾಗಿ ಇರುವ ಆಫೀಸಿನಲ್ಲೇ ದುಡಿಯುವ ಪ್ರಸಂಗ 
(೫ಲ್ಯ: ೨೪೪) ; ಮೊದಲು ಮೇಲಧಿಕಾರಿ ಸಲೆ ತಿದ್ದಿಕೊಳುವುದು ತನ್ನ 
ಚಾರಿತ್ರಪನಂತೆ' (ಐಂತಾಶ- ೨೦೪- ೬). 
[ಮೇಲು (ಆ ಮೇಲ್ಮೈ) -| ಅಧಿಕಾರಿ] 
ಮೇಲನ. ಮೇಳನ (ನಾ). ಒಟ್ಟಾಗಿ ಸೇರುವಿಕೆ: ಕಲೆಯುವಿಕೆ. 
ಮೇಳನ ; ಹೊಂದಿದರೆ ಮೇಣೆರಡ: ಳನಂ 


su). 


ಳಂದವರ ಗುಣ: 


ಮೇಲರ್ಜಿ 


ಬಳಿಸಂದಿರಲ್ಮೀಗಾಯ್ದವಕೆ ಗುಣಾಂತರವ್ಯಾಪ್ತ್ಯ (ಎಫೀಕ. ೩-೨೦) ; ವೈರಾಗ್ಯ 
ಕಾರುಣ್ಯಮೇಳನವೆ ಧೀರತರ ಹೋರುದಾತ್ತತೆಯಿಂದೆ (ಮಂಕುಕ: ೫೭೪) - 
[Xo] 

ಮೇಲರ್ಜಿ (ನಾ). ಕೆಳಗಿನ ಅಧಿಕಾರಿ ಅಥವಾ ನ್ಯಾಯಾಸ್ಕಾನವು 
ನೀಡಿದ ತೀರ್ಪಿನ ಪುನಃ ಪರಿಶೀಲನೆಗಾಗಿ ಮೇಲಿನ ಅಧಿಕಾರಿ ಅಥವಾ 
ನ್ಯಾಯಾಸ್ಕಾನಕ್ಕೆ ಸಲ್ಲಿಸುವ ಮನವಿಪತ್ರ,- ಅಪೀಲು : ಮೇಲರ್ಜಿ 
ಹಾಕಿಕೊಳ್ಳುವ ವಿಷಯದಲ್ಲಿ ವಕೀಲರು ಏನು. ತಿಳಿಸು, 
(ಪುನರು- 0೪). [ಮಲ್ಲು (ಆ ಮೇಲ್‌) 4 ಅರ್ಜ] 

ಮೇಲ? (ಕ್ರಿ). ೧. ಒಳ್ಳೆಯದನ್ನು ತಿಳಿ; ಶುಭವಾದುದನ್ನು ಅರಿ: 
ಮೇಲಟಿ*ಯದೀ ಮಗಂಗೀ ಬಾಲೆಯನೀವುದೆ (ತರ್ಥಪು. ೭-೩6). ೨. ಸರಿ 
ಯಾದುದನ್ನು ಗ್ರಹಿಸು ; ಔಚಿತ್ಯವನ್ನು ಅರಿ:  ಬಾಲ್ಯದೊಳ್‌ 
ಮೇಲಜ'ಯದೆ ಮಲದಿಂ ಮೂತ್ರದಿಂ ಶ್ಲೇಷ್ಮದಿಂ ತೊಯ್ದಾ ನಾರೆಂದೇನುಮಂ 
ಭಾವಿಸದೆ , . . ಚರಿಸಿದೆನು (6ಕ್ಷಾಕ- ೪) ; ಆ ಲಲಿತಾಂಗಿಯ ನಡ:ವವ 
ನೇಕಜ ಮೇಲಲ್‌ಯದೆ ಪುಟ್ಟಿಸಿದನೊ (ಕುರಾಸಾಂ. ೩-೨೦) ; ಮೇಲಜ್‌ಯದ 
ಧಿಕರೊಳು ಕಾಳಗವ ತೊಡಗಿದರೆ ಬಾಳುವೆಯು ಕೆಟ್ಟು ಬಡವಕ್ಕು ಬೆಸಲುದ 
ಚೇಳಿನಂತಕ್ಕು (ಸರ್ವಜ್ಞ: ೬೪೦). ಮೇಲ್‌, 4 ಅಜ] 

ಮೇಲಜಿಕೆ (ನು). ಹೆಚ್ಚಿನ ಪ್ರಸಿದ್ಧಿ: ಆಗಳವರೊಳೊರ್ವಂ ಮೇಲಜಾಕೆಯ 
ಕೈದುಕಾಅರ ಬೀರಂ ಪುಷ್ಕಲಂ. - . ರಕ್ಕಸವಡೆಯನಿದಿರ್ಚಿ ಬಾರಿಸದೆ. 
ಬೆಂಗೊಟ್ಟೆ ನಾದೊಡೆ ಪಟ್‌ವಾತಂ ಪಟವ ಕೂಟನೊಂದು ಗತಿ ತನ್ನೊಳಕ್ಕೆ 
ಎಂದು ಪೂಣ್ಣಂ (ಉನೂಕ್ಕ. ೦೦೦-3೬)- [ಮೇಲ್‌ 4 ಅಜಾಕಿ] 

ಮೇಲಾಟ (ನಾ). ೧. ಸ್ಪರ್ಧೆ : ಹುರುಡು : ಪೈಪೋಟಿ ; ಪರೀಕ್ಷೆಯು 
ಇನ್ನೊಂದು ತಿಂಗಳು ಮುಂದಿದೆಯೆನ್ನು ವಷ್ಟರಲ್ಲಿ ಕಾಲೇಜಿನ ಚರ್ಚಾ 
ಸಂಘದ ಮೇಲಂಟಗಳು ಬಂದವು (ಸಮಣ: 0೫೪) $ ಹೊಟ್ಟೆಗಾಗಿ ಬದು 
ಬಳಿಯಬೇಕೆಬ ಬಯಕೆಯ ಬೇಗೆಯಲ್ಲಿ ಬಡವರು ತಮ್ಮ ಶ್ರಮವನ್ನು 
ಮಾರಲು ಮೇಲಾಟ ನಡೆಯಿಸುತ್ತಿರುವಲ್ಲಿ (ಕೂಣಾದ. ೦೨೨). ೨. 
ಹವ್ಮಾಸ ; ಉಪವೃತ್ತಿ : ರಂಗಪ್ಪನಿಗೆ ಬೇರೆ ವಿಧವಾದ ಆದಾಯವೂ 
ಇದ್ದುದರಿಂದ ಅವನಿಗೆ ಕಂಟ್ರಾಕ್ಟು ಕೇವಲ ಒಂದು ಮೇಲಾಟವಾಗಿತ್ತೇ 
ಹೊರತು ಜೀವನೋಪಾಯ ಆಗಿರಲಿಲ್ಲ (ರುಣ: ೪೪). 

[ಮೇಲು (ಆ ಮೊಲ್‌) + ಆಟ] 

ಮೇಲಾಟಗಾರ (ನಾ). ಸ್ಪರ್ಧಿಸುವವನು ; ಸ್ಪರ್ಧೆಗಾಥ: ಇದರಿಂದ 
ಉತ್ಪಾದನೆಯನ್ನು ಕುಗ್ಗಿಸಬೇಕು ಅಥವಾ ಇತರ ಮೇಲಾಟಗಾರರನ್ನು 
ತಗ್ಗಿಸಬೇಕು (ಕೂಣತ- ೧೦). [ಮೇಲಾಟ 4 ಗಾರ (ಎ ಕಾಜ) ] 

ಮೇಲಾಡು (ಕ್ರಿ). ೧. ಅಗ್ರಭಾಗದಲ್ಲಿ ಹಾರಾಡು, - ಸುತ್ತು, - 
ತಿರುಗು : ಮೇಲಾಡುವ ತುಂಬಿಗಳಿಂಚರಮಂ ಲಾಏಲಿಸುತಲರ್ಗೆ 
ಆಿವಳಿಸಂಚರಮಂ ಬಿಂಸುತ್ತುಂ  ಚಾಂವೇಯದ ಮುಗುಳಂ 
ಪಿಡಿದಾಡುತ್ತ್ತಿಂ/ (ಉರ್ಯಶಿ- ೦-೫). ೨. ಸ್ಪರ್ಧಿಸು ; ಪೈಪೋಟಿ 
ನಡೆಸು; ಹುರುಡಿಸು : ಕೂಗಿ, ನಾಡೆಲ್ಲಾ, ಬೀಗಿ, ಬೀಡೆಲ್ಲಾ 
ಓಲಾಡಿ” ಊರೆಲ್ಲ: ಮೇಲಾಡಿ ಹಳ್ಳಿಗಾಡೆಲ್ಲಾ, ಸೋಲು ನಮುಗಿನ್ನಿಲ್ಲ, 
ಗೆಲವೆ ಇನ್ನೆಲ್ಲಾ | (ಹೂಗಳು: 88-0೬) ; ಭಾರತದ ಸರಕುಗಳನ್ನು ತರಿಸಿ 
ಕೊಳ್ಳಲು ಆ ವಿದೇಶಗಳದರು ಮೇಲಾಡುತ್ತಿದ್ದರು (ಕಾರದ. ೩೭೪) ನ 
ಎನ್ನ ಮೇಲಾಡಿ ಶ್ರೀಗಂಗೀನ ತಂದಿ ಎನ್ನ ತಪ್ಪೇನು ಕಂಡಿ (ಮಗ. 30). 

[ಮೇಲ್‌ 4 ಆಡು] 

ಮೇಲಾಪ, ಮೇಳಾಪ (ನಾ). ೧. ಜೊತೆಯಾಗಿ ಹೊಂದಿಕೊಂಡಿರು 
ವುದು : ಜೋಡಣೆ ; ಹೊಂದಾಣಿಕೆ: ಇದು ಮಹಾಸಭೆಯಲ್ಲಿ 
ಮೇಲಾ (೫೩೫. ೪ಂ]ಪದೆಲಿ ಕುರುಪಾಂಡವರು ಸದ್ಮೂತದಲಿ ರಮಿಸುವ 
ರೇನು ಹೊಲ್ಲೆ ಹವೆಂದನಂಧನ್ಮಪ (ಕುಠ್ಕಾಸ- 03-೬0); ಆ ತರುಣರಿರ್ವರುಂ 


ಹೇಳುತ್ತಾರೆ. 


೭೪೧೪ 


ಮೇಲಾಪಿಸು 


ಮಧುರವೀಣೆಗಳ ಮೇಲಾಗಿ ೫ಂ- ೪]ಪದಾಲಾಪಂಗಳ ಗೀತದೊಳ್‌ 
* ೬ * ಪಾಡುವರ್ದೆವನಗರೀನಿಕೇತನ ಶ್ರೀಪತಿಯ ಚಾರಿತ್ರಮಪ್ಪ ರಾಮಾ 
ಯಣವನನುದಿನದೊಳು (ಕೈಖುಥಾ- ೦೯-೩೩). ೨. ಮಿಲನ ; ಕೂಟ ; 
ಸಂಭೋಗ : ಸ್ತೀಪುಂಸರತಿಸಮುತ್ತ. ವ್ಮಾಪಾರಂ ತಾನದಲ್ಲೆ ಶೃಂಗಾರಂ 
ಮೇಲಾ [ಶಾಣಂ- ಳಾ] ಪದಿನಗಲೈಯಿಂ ಸುನಿರೂಪಿತಸಂಭೋಗವಿಪ್ರಲಂಭ 


ಸಮಾಖ್ಯಂ (ಇವರ. ೭೯೪). ೩. ಗುಂಪು; ಸಮೂಹ ; ಸಕಳದಳ 
ಮೇಲಾ[ಜಾಕಾಂ. ೪೦]ಪದಲಿ. . , ಕುರುಪರಿಯಂತ ರಾಜಪ್ರಕರ ನೆರೆ 


ದುದು (ಕುತ್ಮಾಸ- ೭೪, ಮೇಳಾಪ : ೧. ಜಂಗಮದ ನುಡಿಗಡಣದ 
ಮೇಳಾಪವದೆಂತಿರಬೇಕಯ್ಯ ಎಂದೊದೆ. ಪ್ರಚ್ಛನ್ನಮಾಗಿ ಲೋಕಕ್ಕೆ ತೋಲ 
ಲೋಕಕ್ಕೆ ಅದೃಶ್ಯನಾಗಿರಬೇಕು (ಕನ್ನಠ. ೩೩-೦೧). ವಿ, ಸತಿಸಹಿತ ಸಂಕಲ್ಪ 
ಸಾಧನಗತಿಯ ಮೇಳಾಪದಲಿ ನೆಟ್‌ ನಿಶ್ಚಿತವ ಮಾಡಿ ಮನಸ್ಸಿನೇಕೋಭಾವ 
ನಿಷ್ಠೆಯಲಿ . .-, ಸುಜ್ಞಾನಿ ನಿರಹಂಕಾರರೊಪ್ಪದರು (ಶ್ರಶುಲೀ. ೬-೦೬). 
೩. ಯುಧಿಷ್ಠಿರಾದಿಗಳಾಳ ಮೇಳಾಪದಲಿ ಹೊಕ್ಕರು ಕಾಳೆಗದ ೪೪ನ 
(ತುನ್ಮಾ್ರೋ- ೪-೨೪): ೪. ಸಹವಾಸ; ಸಖ್ಯ; ಸ್ನೇಹ; 
ಒಂದಜ ಮೋಜಕಿಯನೊಂದು ಮೂಸಿ ನೋಡಿ ಮತ್ತೊಚ್ಚಿ ಹೊತ್ತಿಂಗೆ 
'ಕಚ್ಚಿಯಾಡಿ ಹೋದಂತಾಯಿತ್ತು ನೋಡಿರೇ ಕಲಿಯುಗದೊಳಗಣ ಮೇಳಾ 
ಪವ (9550, ೭4-409) ; ಗೋಪರ ವಂಗಡದ ಮೇಳಾಪದಲಿ ಮೂಜಗದ 
ಮೋಹಿಸುತ ... ನಿಂದಿರೆ (ರಾಗ: ೧೦-8೩-೪೬), ಭವಿವ್ರಜದ ಮೇಳಾಪಕ್ಕೆ 
ಪಕ್ಕಾದೆನೊ (ಕೃಷಿ. ೩0-9)- ೫. ಸಭೆ; ನೆರವಿ; ಸಮಿತಿ ; ಸಮಸ್ತ 
ಮೇಳುಪದ ಚಚ್ಚಗೋಷ್ಮಿಯ ಭಂಡರೆಲ್ಲರು ಬಲ್ಲರೆ ಹೇಳಿರೆ (ಭ್ಯ. 
೭೪-೩). ೬. ಸಂಬಂಧ ; ನಂಟು : ನರನ ಮಾರಂಕದ ಮಹೇಂದ್ರಗೆ 
ಚರಣಯುಗ ಬೆನ್ನಿನಲಿ ಬವರದೊಳರಿದಲೈ ಭೀಷ್ಮಾದಿಗಳಿಗೀ ರಣದ 
ಮೇಳಾಪ (ಕುವ್ಮಾಳ- ೨೦-೩೬). [ಸಂ.] 
ಮೇಲಾಪಕ. ಮೇಳಾಪಕ (ನಾ). ೧. ೬ ಮೇಲಾಪ ೧; ಅದ 
ಚಾಷಚ್ಛದಚ್ಛಾಯಾನುಕಾರಿಯಪ್ಪ ಮಸ್ಕಣವರ್ಣಪ್ರಸರಮೈಲುಪರ[ಶಾಕಾಂ- 
ಮೇಳಾಪ] ವೈಚಿತ್ರ್ಯಮಂ ಚಿತ್ರಕಳಾವಿಶಾರರಂ ಪಂಭಾವಿಸುತ್ತುಂ 
(ಕುತ್ರ ಫು- ೪-30 ವ) ೨. [ಸಂಗೀತ] ' ಗೀತಪ್ರಾರಂಭ ಮತ್ತು ಗೀತ 
ದೇಹಗಳನ್ನು ಅಥವಾ ಗೀತಪ್ರಾರಂಭ. ಮತ್ತು ಪದೇಪದೇ 
ಪುನರುಕ್ತವಾಗುವ ಾಗವನ್ನು ಒಟ್ಟುಗೂಡಿಸುವ ಹಾಡಿನ ಭಾಗ : 
ಉದ್ದಾ ಹ ಧ್ರುವಗಳೆರಡನ್ನೂ ಪರಸ್ಪರವಾಗಿ ಒಟ್ಟುಗೂಡಿಸುವ ಕಾರಣ 
ದಿಂದ ಪ್ರಬಂಧದ ಎರಡನೆಯ' ಭಾಗವು ಮೇಲಾಪಕವೆಂದು ಹೇಳಿದೆ. 
(ತುಶ್ರ- 60). ೩. ಮೃದಂಗ ಮೊದಲಾದ ಅವನದ್ಧವಾದ್ಯಗಳಿ 
ಗಾಗಿ ಏರ್ಪಟ್ಟ ಒಂದು ವಾದ್ಯಪ್ರಬಂಧ- ಮೇಳಾಪಕ : ೧, 
ಸುದತೀರತ್ನ ಕರೀಂದ್ರರತ್ನಹಯರತ್ನಾನೀಕ ರತ್ನಾದಿರತ್ನದ ಮೇಳಾಪಕ 
ದಿಂದ... ಆ ನಗರಿ... ರತ್ನಾಕರಲಕ್ಷ್ಮಿವೋಲ್‌ ನೃಪವರಂ ಬರ್ಪಾ 
ಗಳೇನೊಬ್ಬ ತೋ (ಕಾರಂಕೂ- ೪೩೬) ; - ಈ ನೃಪರತ್ನವಾಕೆಗನುರೂಪಂ ರತ್ನ 
ಮೇಳಾಪಕಂ ದೊರೆವೆತ್ತಿರ್ಕುಂ (ಶಂರಾಮಾ- 9-೯೬). ೨. ಮೇಳುಪಕಮನೊಡನೆ 
ದೇಶಾಖ್ಯಪದ್ಧತಿಯನಾಳಾಪಚಾರಿಣಿಯನಾಕುರವ ವೈಖರಿಯ ಲೀಲೆಯ 
-- - ಕೊಟಮಾನಮನೆಸೆವ ಬೈಸಿಗೆಯನೆತ್ತಿ ಬಾಜಿಸುವ ಮದ್ದಳಿಗನಂ 
ಮನ್ನಿಸುತ್ತಿಂ (ಕರಕ: ೩-೬೦). ಮೇಲಾಪ ೩: 
ಪರಿಜನವಎಂ ತಿಂತಿಣಿಯಾಗಿರೆ ಸಭೆ ಪೋಲ್ಮತ್ತು ರತ್ನಮೇಳಾಪಕಮಂ 
(0೫ರ. ೩-೭೩) - ೫. = ಮೇಲಾಪ ೫: ; 
ದೊಳೋಲಗಂಗೊಟ್ಟು ವೀರನೊಳ್ಳಬಂ 


ಆಸ್ಮಾನಮಂಟಪ 


'ವೀರಮೇಳಾಪಕದೊಳಿರ್ದ್ವು 
(3ೌ22- ಹರಾ ೪೯-೨೩; 1076) 


[ ಸಂ. ] 
ಮೇಲಾಪಿಸು. ವೆ 


ಮೇಳಾಪಿಸು (ಕ್ರಿ). ೧. ಕೂಡಿಸು: ಜೋಡಿಸು; 
ಹೊಂದಿಸು: (4). ಪಿ. ಸಜ್ಜುಗೊಳಿಸು: ಅಣಿಮಾಡು : (4). 


ಮೇಲಾಯ್ಕ 


ಮೇಳಾಪಿಸು : ೨. ವಿಷಮವೀರನು ರಥೆವ ಮೇಳಾಪಸದ ಮುನ್ನವೆ 
ಹರಿನನೆನೆ ಸೈರಿಸಿದ ಬಳಿಕೀ ಕರ್ಣ ಕೈಕೊಂಬನೆ ತ್ರಿಯಂಬಕನ (ಉುವ್ಮಾಳ. 
೨೬-೦೪); ರೆಥವ ಮೇಳಾಪಿಸೆನಲು ಪ್ರೇರಿಸಿದರು ಸಾರಥಿಗಳು ರಥವಾಜಿ 
ಗಳನು (ಕಶ್ರ3ಾಂ: ೨೦-೦೬೦). [ ಮೆಳಲಾಪ + - ಇಸ್ಮು] 
ಮೇಲಾಯ, (ನಾ). (ಶರೀರದ) ಮೇಲ್ಭಾಗ ; ಎದೆಯ ಕಡೆ ಅಗಲವಾಗಿ 
ಕೆಳಕ್ಕಿ ಸೊಂಟದವರೆಗೂ ಸ್ಥಾವಾಗುತ್ತಾ ಬಂದಿರುವ 'ಮೇಲಾಯ 
(6ರೂ0- ೬೭)... [ಮೇಲು ( ೬ ಮೇಲ್ಮೈ) 4 ಆಯ್ಕ] 
ಮೇಲಾಯ್ಜ ಮೆಲ್ಲಾಯ (ನಾ). ೧. ಹೆಚ್ಚಿನ ಆದಾಯ,-ಸಂಪಾದನೆ: 
ಮೂ[(ಡೆ]೨೫ ಮೇಲಾಯದಿಂದ ಕಾಣಿಕೆ ಹೊಂನು ಸಹವಾಗಿ (ಸಿಇ: 
ಉರುಪಿ- ೩0-೧೦; 1397). ೨. = ಮೇಲ್ತೆರಿಗೆ: ಖರಸಂವತ್ಸರದ 
ವೈಶಾಖ ಶು ೫ಲು ಮೇಲುಯದ , ಅಧಿಕಾರಿಗಳು ಪುರದ ಬಸವಪ 
(ಎಕ- v (x), ತಿರುತು, 3೯೯-೩; ಸು- 27ನೆಯ ಕತ)- ಮೆಲ್ಲಾಯ ; ೨. 
ಮೆಲ್ಲಾಯದಿಂದ ಕಾಟಿ ಗ ೧ (ಮೈ66- ೦೯೬೪, ೨೩-2೩; 1394). 
£ ಮೇಲ್ಮ್‌ 4- ಆಯ್ಕ] 
ಮೇಲಾರಯ್ಕೆ, ಮೇಲಾರೈಕೆ (ನಾ). ಮೇಲ್ವಿಚಾರಣೆ: ಬೇಖ 
ರೇಖಿ; ತರುಣ ತುರಗಮೇಧಾಧ್ವರದ ಮೇಲಾರಯ್ಕೆ 
[೫೫೦ ಮೇಲಾರೈಕೆ] ನಡೆದುದು (ಕರಣ: 0-೭-೫); ನಿನ್ನಂ ಕಳುಹು 
ವಂದು ಹಯದ ಮೇಲಾರಯ್ಕೆ [೫೫೦- ರೈಕಗಗನ್ನನಟ್ಟಿದನಲಾ 
ಪಿತನು (ಕ್ಮಬಣ: 03-00): ಮೇಲಾರೈಕೆ : ಬೀಳುವಾಯುಧವನು 
ನಿಎಯಿಪ ಕೋಲದೊಂದು ಪದಾತಿ. ಹಯ ಶುಂಡಾಲ ರಥಕೊಂದೊಂದು 
ಮೇಲಾರೈಕೆಗೊಂದಂಬು (446೧. ೩-೬-೦೦); ಅವರೆ ಮೇಲಾರೈಕಿಗಾ 
ವಿಷ್ಣುವಿನ ಪಾರ್ಶ್ವದರಾಡುತಿಹರೀ ಭುವನವಲಿ 
ಮಾವೂದನು . - . ಪ್ರತಾಪಸಿಂಗನ ಮೇಲಾರೈಕೆಯಲ್ಲಿದ್ದೆ ರಾಜ: 
ಬಳಿಗೆ ಹೋಗಿ ಅದನ್ನು ಸುತ್ತಿಕೊಂಡನು (ರನ: ೬೦)- 
[ ಮೇಲ್ಮು ( ಇ ಮೇಲ್ಮ್‌ ) 4 ಆರಯ್ಕೆ] 
ಮೇಲಾರೈಕೆ ' ಮೇಲಾರಯ್ಕೆ ' ನೋ. 
ಮೇಲಾಳ್‌, `ಮೇಲಾಳು (ನಾ), ೧: ಕುದುರೆ, ಆನೆ, ರಥ ಮುಂತಾ 
ದುವುಗಳ ಮೇಲೆ ಕುಳಿತು ಯುದ್ಧ ಮಾಡುವವನು: ಕೆನ್ನರ 
ಕೇತನುಂ ಎಜಕಿವಿಟ್ಟನುಂ ತಂಬದ ಕೇತನುಂ ಪರಿಚ್ಚೇ[ಚೈೇ]ದಂಗೆಯ್ಯ 
ಮೂವರುಂ ಮೇಲಾಳುಂ ಕುಡುರೆಯುವು[] ಕೊನ್ನು ಮೋಕ್ಷಕ್ಕೆ 
ಸನ್ಹರ್‌ (23-31111, ೦೬೨-೪; 965) ವರವಿದ್ವತ್ಯವಿವರ್ಯೆ ಗಾಯಕ 
ಪುರಾಣುರ್‌ . . - 
ಮೊಪ್ಪುಗುಂ (ಸೋಮೀಕ- 86); ಕುದುರೆಯನೇಜುತಾನೆಯನೇಜ? ತೇರೇಜ್‌ 
ಯಿದಿರಾಗಿ ಬಂದು ಬಾನೆಡೆಗೆ ವದನವನೆತ್ತಿ ಕೈಮುಗಿವುತ ಜಯಯೆಂದು 
ಮೇಲಾಳ್ಗೆ ಳೊಪ್ಪಿದರು (463. ೪೬-೨4): ಮೇಲಾಳು : ೧. ಪೂತು 
ನೀಲಾಳು ಬಂದುದೆ ಅಕಟೆನುತ ಹಲುಮೊರೆದನಾ ದ್ರೋಣ 
(ಕುಪ್ಮಾಲ್ರೋ, ೦-೬೪); ಕಾಲಾಳ ಮೇಲಾಳ ಸಂದಣಿಯ ಸನ್ನಾಹದ - 


ಕೇಳೈ 


ಕಾಲ 


ಮಂ ಕಣ್ಣೆಸೆದುದು (ತಂಪ. ೨೬:6): ಕಾಲಾಳು. ಮೇಲಾಳು 
ಪೊಂಟಿರಿಗಾಜರ ಜಾಲ ಬಿರುದಿನ ನಾಯಕರ ಸಾಲುಸಾಲೆಸೆದಿರೆ (ಕಂತು. 
0-೪೩). ವಿ. ಅಗ್ರಗಣ್ಯ ; ಮುಖಂಡ": ನಾಯಕ: ಮಾಧವ 


ಸೋಮಯಾಜಿ ಆ ಅಗ್ರಹಾರಗಳಿಗೆಲ್ಲ ಮೇಲಾಳು- ಅಲ್ಲವೆ ಗುರಿಕಾರನು 
(ಐರೋಜ್‌ 1೬೪) - [ ಮೇಲ್ಸ್‌ "4 ಆಳ್‌] 

ಮೇಲೂಳಿಕೆ ' ಮೇಲಾಳ್ಕೆ ' ನೋ. 

ಮೇಲಾಳು " ಮೇಲಾಳ್‌ `' ನೋ. 

ಮೇಲಾಳ್ಕೆ- ಮೇಲಾಳಿಕೆ (ನಾ). ೧. ಮೇಲುಸ್ತುವಾರಿಯ ಅಧಿಕಾರ 
ಮೇಲ್ವಿಚಾರಣೆಯ ಕಾರ್ಯ : ಅವರಾಳ್ವ ಬಾಡಂಗಳೊಳೆಲ್ಲಂ ಮೇಲಾ 


೭೪೧೫ 


25 


ಮೇಲಿಡು 


ಳೈಯುಂ ಕಿಟುದೆಜ್‌ಯಂಮಿಲ್ಲ (ಇಳ: ೫, ತತ್ರರು. ೭೪-೨೬) 968) ; 
ಶ್ರೀಮನ್ಮಹಾ [ ಸಾಮನ್ತಂ ] ಮೂಕರಸರ್ಪೃಗರಿಟಿನಾಡ ಮೇಲಾಳ್ಕೆಯಂ 
ದುಷ್ಪನಿಗ್ರಹ ಶಿಷ್ಪಪ್ರತಿಪಾಳನದಿನ್ನಮಾಳುತ್ತಿರೆ. ' (೩ೌ೩ಇ- ಸಸ. ೨೬ 
1640); ಬಂಧುರತರ ಬನವಾಸೆದೇಶಮಂ ತರಮಾಗಲ್‌ 
ಆಳ್ವನ್‌ , - . ದಣ್ಣನಾಥ ಮಹಾದೇವರೆಸಂ (ಎಇ: x೪1. 90-30; 152): 
೨. (ಮೂಲಲಸ್ತಿಗೆ .ಚ್ಯುತಿಬರದಂತೆ ಇರುವ) ಫಲಾನುಭವದ 
ಹಕ್ಕು: ಕಲ[ಲ್ಲ]ನಣದ ಮೇ[ಲಾ]ಳ್ಕೆ ಮನ್ನೆಯಂ ಕಾಣಿಕೆಯಾಯದಾಯ 
ಕಿಲುಕುಳಸಹಿತಂ ಸರ್ವ್ವಾಯಶುದ್ಧಿಯಾಗಿ ನ. 
1೦-೬೦; 1೫152): . ಮೇಲಾ ಳಿಕೆ ; 


ಮೇಲಾಳ್ಕೆ 


ಬಿಟ್ಟಿ (ಎ೩. ೩೪೫ 
೧. ಶ್ರೀಮನ್ಮಹಾಮಣ್ಣಳೇಶ್ವರಂ 
ಕುಮಾರತೈಲಪದೇವ[ರ್ಧಾ]ಯ ಮೇಲಾಳಿಕೆಯ. ಭಾಗಿಯಬ್ಬರಸಿಯುಂ 
(೪a Xxvn, tae; 1114); ಪೂರೊಡೆಯ ಮಹಾದೇವಣ್ನನು 
ಬನವಸೆ ಪನ್ನಿಚರ್ಚ್ಯಿಸಿರರ ಮೇಲಾಳಿಕೆಯ ದಣ್ನೂಯಕ ಬೊಮ್ಮಯ್ಯ 
ಪ್ರ[ಮು]ಖ ಕರಣಂಗಳ್ಗಂ ಈಶ್ವರದೇವಗಂ ಬಿನ್ನಪಂಗೆಯ್ಬು (ಕ2- 11, 


0೩-೬೭: 1166). ೩. ಅಧಿನಾಯಕತ್ವ; ಅಧಿರಾಜತ್ವ ; ಈ ಹೊಸೆ 
ವಿಜಯನಗರದ ದೊರೆಗಳ ಮೇಲಾಳಿಕೆಯನ್ನು ಒಪ್ಪಿಕೊಂಡ ಆಳುಪರಲ್ಲಿ 


ವೀರಕುಲಶೇಖರದೇವನೇ ಮೊದಲಿಗನೆ (ತುಳುತಾ, ಟ)- 
[ ಮೇಲ್‌, 4 ಆಳ್ಕೆ] 
ಮೇಲಿಕ್ಕು (ಕ್ರಿ). ೧- ಮೇಲ್ಭಾಗದಲ್ಲಿ ಇಡು: - ಇರಿಸು: ೨. ಅಗ್ರ 
ಭಾಗದಲ್ಲಿ ಧರಿಸು : ಗಂಗೆಯಂ ಹೊತ್ತ ಹರನೊಳ್‌ ಪುರುಡಸಿ ಶಿರೋ 
ಮಧ್ಯದೊಳಿರಿಸಿದ  ಕಂಂತಳಕಾಳಿಂದೀನದಿ  ಹೊಜಿಸೂಸುಗುಮೆಂದು 
ಮೇಲಿಕ್ಕಿದ ರುದ್ರಾಕ್ಷಿಯ ಶಿರೋಮಾಲೆಯೆಂಬ ಸುತ್ತೇರಿಯಿಂದೊಸರ್ದ 
ಕಾಳಿಮಜಲಕಣಂಗಳಂತೆ ನೊಸಲೊಳ್ಳು, ಕುಣಿವ ನೀಳಾಳೆಕಂಗಳ (046. 
೨-30). ೩. ಉನ್ನತಸ್ವಾನದಲ್ಲಿ ಇರಿಸು: ಎತ್ತಿಹಿಡಿ; ಎತ್ತಿ 
ಕಟ್ಟು: ಧಿಕ್ಕರಿಸಿ ತೊತ್ತಿನ ಮಗಳ ಮೇಲಿಕ್ಕಿ ನೀವಿಂತೆಮ್ಮನಹಿದಟಃ 
(ವಿಸಫು- ೫5-99), 
ಮೇಲೆಬೀಳು : ಮೇಲೆರಗು ; ಮುತ್ತು : ಹಿರಿದು ಆಗ್ರಹದಿಂದೆ 
ಸ್ನ ಮೇಲಿಕ್ಕಿ ಒಲ್ಲೆ ಸಾರೆಂದರೆ ಹೋಹೆ ಕಾಣಾ ಅಯ್ಯ (ಉಾಳ್ಕಸಂ, 
೪೬-೩೦ ನ ಸಿರ್ಕನ- ಕ.09-830 ನೋ); ಈತನಳವಿಯ ಕೆಡಿಸಿ ಮೇಲಿಕ್ಕಿದರು 
ಭೂಪನ ಮೊನೆಯ ನಾಯಕರು (ಕುವ್ಮಾರ್ರೋ- ೬೩೪) ; ಕೊಕ್ಕರಿಸುತುಗುವ 
ಶನಿಗೆಂಡದಿಂಡೆಗಳ ಸಲೆ ಮುಕ್ಕುಳಿಸಿ ಮೊಗೆವ ಪೆರ್ಗಿಚ್ಚುಗಳ ವೆಂಕೆ 
(ಕೈವಿನರಾ ೧೩-೦೨). ೫. ಮುಂದುವರಿದು 
ಮೇಲೇರಿ ಬರು : ಕುಮಾರರಾಮಗೆ ರತ್ನಿ ಬೇಳಂದಳಾ ರಾಮನವಳ 
ಮೇಲಿಕ್ಕುವಂತಾಗಬೇಕಿದೆನ್ನಿಷ್ಟವೆಂದಾ ಲಲಿಶಾಂಗಿ ಪೇಳಿದಳು (1900. 
೨೬-೦೩) : ಪುರುಷರ ನುಡಿ ಹೊಜಡದ ಮ: ಸ್ತ್ರೀಯರು ಹರಿಸದೆ 
ಮೇಲಿಕ್ಕುವರು (ನೋಜಕ. ೦೦-೦೫) ; ಮೇಲಿಕ್ಕಿದ ಹೆಣ್ಣು ಹಾಗವಡೆಯ 
ಳೆಂಬಾಳುಪದ ಗೌದೆಯಲುತು ತೂಳಿಸಿ ಮೋಹವ ಕಾಣಿಸುವುದು 
ಪ್ರೌಢಲೋಲಾಕ್ಷಿಯರ ಮತವಲ್ಲ (ಕಂನಂ: ೯-೦೫೬). ೬. ಅಪವಾದ. 
ನಿಂದೆ ಇತ್ಯಾದಿಗಳನ್ನು ಹೊರಿಸು ; ದೋಷಾರೋಪಣೆ ಮಾಡು : 
ಮಿಥ್ಯಾಭಿಶಂಸನ ಎ ಇಲ್ಲದ ಹೊಲ್ಲಹಂ. ಮೇಲಿಕ್ಕಿ ನುಡಿಹ (ನರಾ. ೪ 
[ ಮೇಲ್ಮ್‌ 4 ಇಕ್ಕು] 
ಮೇಲಿಡು (ಕ್ರಿ). ೧. ೬ ಮೇಲಿಕ್ಕು ೧: ಚಿಕ್ಕಮಕ್ಕಳು ಪುಸ್ತಕ, 
ಪದಾರ್ಥಗಳನ್ನು ಮಾಡದಂತೆ ' ಮೇಲಿಡಬೇಕು (ಕಂ). ೨. 
= ಮೇಲಿಕ್ಕು ೩: ಒಂದು ಕಾಲಕ್ಕೆ ಮೇಲಿಟ್ಟು ಪೂಜಿಸಿದ ಜನವೇ ಒಂದು 
ಕ್ಷಣದಲ್ಲಿ ಕಳೆದೂಡಲು ಹಿಂದೆ ಮುಂದೆ ನೋಡುವುದಿಲ್ಲ (640): ಹಿ 
ಮೇಲಿಕ್ಕು ೬ : ' ಮಕ್ಕಳೊಳಗೆ ಪುಂಡ ಮನೆಮನೆಗಳ ಹೊಕ್ಕು ಸಕ್ಕರೆ 


ದೆಕ್ಕಸಕ್ಕವನಾಡಿ ಮೊದಲಿಗೆ ಕೊಂಡೆ ಗುದ್ದಲಿಯ 
೪. 


ಆದುದು 


ನ್ನ್ನ 


ನೊರೆಹಾಲು ಸವಿಸವಿಮ ಬೆಕ್ಕಿನ ಮೇಲಿಟ್ಟು, ಬೆಣ್ಣೆಯ ತಾ ಮೆದ್ದು ಸಿಕ್ಕದೆ 


ಮೇಲ್ಮು 


ಜಿಗಿದೋಡಿ ಪೋಗುವ ಕಳ್ಳನ (ಶ್ರರಂದ. 3-೬೬-೪). 
[ ಮೇಲ್ಮು. (--ಮೇಲ್ಮ್‌) - ಇಡ್ಕು ] 

ಮೇಲ್ಕು " ಮೇಲ್ಮ್‌' ನೋ. 

ಮೇಲ್ಮು ' ಮೇಲ್ಮ್‌' ನೋ. 

ಮೇಲುಕಟ್ಟು " ಮೇಲ್ಗಟ್ಟು' ನೋ. 

ಮೇಲುಕಾಲುವೆ " ಮೇಲುಗಾಲುವೆ ' ನೋ. 

ಮೇಲುಕೋಟೆ ` ಮೇಲುಗೋಟೆ ' ನೋ. 

ಮೇಲುಕ್ಕು (ಕ್ರಿ).  ಆಗ್ರಭಾಗಕ್ಕೆ ಸೂಸಿ ಬರು; ಮೇಲ್ಭಾಗಕ್ಕೆ 
ಹೊಮ್ಮಿಬರು ; ಅ ದಿವಿಯ ಮೇಲುಕ್ಕಿದುದು ಶಿವಪಾದಭಕ್ನಮಹತ್ವ ಮಂ 
ಸಮ್ಮೋದದಿಂ ಸುರಗಂಗೆಯಂ ಕೇಳಲ್ಕೆ ಬಂದಂತೆ (0%ಕ್ಕ 
ಎಷ್ಟೊಂದು ಆಳದೊಳೆಲ್ಲಡಗಿದ್ದರು ನ್ಯಾಯವು ಬರುವುದು ಮೇಲೆ ತೈಲದ 
ಬಾವಿಯ ತಳದಿಂದಲಾದರು ಮೇಲುಕ್ಕುವೆಣ್ಣೆಯವೋಡೆೆ./. (ಇಂಕಾತ್ಮ 
೨06-೬೪). [| ಮೇಲ್ಮು (ಮೆಲ್‌) 4 ಉಕ್ಕು (<ಉರ್ಕು)] 

ಮೇಲುಖಡ್ಗ (ನಂ). ಮೇಲಕ್ಕೆ ಎತ್ತಿದ ಖಡ್ಗ : ಅಹಹ ಕೈತಪ್ಪಾಯ್ತು 
ಹೌಹಾರಹವಿದೇನೇನೆನುತ ರಾಯನ ಮಹಿಳೆ ಬಿದ್ದಳು ಮೇಲುಖಡ್ಮಕೆ ತನ್ನ 
ನಡೆಯೊಡ್ಡಿ (ಕಳ: 0೬-೬): [ಮೇಲ್ಕು (ಇಮೇಲ್‌), ಖಡ್ಗ] 

ಮೇಲುಖರ್ಚು (ನಾ). ಸಂಸಾರ ಮುಂತಾದುವನ್ನು ಸಾಗಿಸಲು 
ಬೇಕಾಗುವ ಮುಖ್ಯವಾದ ವೆಚ್ಚವನ್ನು ಬಿಟ್ಟು ಆಗಿಂದಾಗ ಬರ 
ಬಹುದಾದ ಹೆಚ್ಚಿನ ವೆಚ್ಚ : ಹೇಗಿದ್ದರೂ ವರ್ಷಕ್ಕೆ ನಾಲ್ಕು ಕಾಳು 
ಭತ್ತ ಬರುತ್ತದೆ. ಬರುವ ಮನೆಬಾಡಿಗೆ ಮೇಲುಖ: 
“ಚಿಲ್ಲರೆಕರ್ಜು ' ಪರಾ: 

[ ಮೇಲ್ಮು (ಇಮೇಲ್‌) 4- ಖರ್ಚು (ಕರ್ಚು) ] 

ಮೇಲುಗಟ್ಟು, " ಮೇಲ್ಗಟ್ಟು' ನೋ: 

ಮೇಲುಗಟ್ಟ " ಮೇಲ್ಕಟ್ಟ್ಯು' ನೋ. 

ಮೇಲುಗಡೆ ` ಮೇಲ್ಗಡೆ ' ನೋ. 

ಮೇಲುಗಣ್ಣು (ನಾ). ೧. ಮೇಲುನೋಟಿ ; ಸ್ಕೂಲದೃಷ್ಟಿ : ಮೇಲು 
ಗಣ್ಣಿಗೆ ಹಳೆಯ ಉತ್ಸಾಹ, ರತಿ. ಶೋಕ, ಕ್ರೋಧ ವಿಸ್ಮಯಗಳೇ 
ಹೊಸಸಂಹಿತ್ಯದಲ್ಲಿ ಕಂಡರೂ ಹೊಸಬಗೆಯ ವೃಶ್ಚಿಭಾವಗಳು ಸಮಷ್ಟಿ 
ಭುವಗಳೂ ರಸಸಿದ್ಧಿಗಾಗಿ ಹೆಣಗಾಡುತ್ತಲಿವೆ (3೬೦. 6೬). ೨. ಆಯಾಸ 
ಮಂಂತಾದುವೆಗಳಿಂದ ಸ್ಥಿರತೆ ತಪ್ಪಿದ ಕಣ್ಣು. - ದೃಷ್ಟಿ “ತೇಲು 
ಗಣ್ಣು' ಪರಾ. | ಮೈಲ್ಕು (ಇಮೇಲ್‌) 4 ಕಣ್ಣು (ಇಕಣ್‌) ] 

ಮೇಲುಗವಚ (ನಂ). ಯೋಧನು ಅಂಗರಕ್ಷಣೆಗಾಗಿ ಧರಿಸುವ ಹೊರ 
ಕವಚ, --ಲೋಹದ ರಕ್ಷಾಕವಚ : ಮೇಲುಗವಚೆವ ನಂಬಿ ನಮ್ಮೊಳು 
ಕುಳೆಗವ ನೀ ಬಯಸಿ ಬಂದೆ (ಕುವ್ಮಾರ್ರೋ- ೦೦-೩೦): 

[4 ಮೇಲ್ಮು (< ಮೇಲ್‌) + ಕವಚ] 

ಮೇಲುಗವಿ (ಕ್ರಿ). ಮೇಲೆಬಿದ್ದು ಆಕ್ರಮಣಮಾಡು ; ಮುತ್ತು : 
ಮೇಲುಗವಿದನು ಜಲಧಿಯಾಗಿ ನೃಪಾಲನಿಕರದೊಳುರುಿದನು ಗಿರಿಜಾಳವಾಗಿ 
ಘಟೋತ್ಕಚನು (ಕುನ್ಮಾಲ್ರೋ- ೦೬-೯): 

» (ಇಮೇಲ್‌) ಕವಿ, ] 

ಮೇಲುಗಾಣು ' ಮೇಲ್ಮಾಣ್‌' ನೋ. ವ 

ಮೇಲುಗಾಲುವೆ, ಮೇಲುಕಾಲಂವೆ (ನಂ). (ಹಿಂದೆ ಹಂಪೆ ಮುಂತಾದ 
ನಗರಗಳಲ್ಲಿ) ನೀರನ್ನು ಸರಬರಾಜು ಮಾಡುವುದಕ್ಕಾಗಿ (ಕಲ್ಲಿನಿಂದ) 
ಎತ್ತರದಲ್ಲಿ ರಚಿಸುತ್ತಿದ್ದ ಕಾಲುವೆ : . ಮೇಲುಗಾಲುವೆಗಳನ್ನು 
ಕಲ್ಲುಗಾರೆಯ ಅರ್ಧವರ್ತುಳಾಕುರದ ಕಮಾನುಗಳ ಮೇಲೆ. ಸೇತುವೆಗಳನ್ನು 
ಕಟ್ಟಿದ ಹಾಗೆ ಕಟ: ತ್ತಿದ್ದರು. (ನಾ. ೭೩) ; ನಗರಗಳಿಗೆ ಕುಡಿಯುವ 
ನೀರನ್ನು ನಲುವೆಗಳಲ್ಲಿ (4008660688) ಎಷ್ಟು ದೂರ ಬೇಕಾದರೂ 


(2»au. 00). 


೭೪೧೬ 


; [20 


ಮೇಲುಗೋಟೆ 


ಸಾಗಿಸುತ್ತಿದ್ದರು ($2೫- 60). ಮೇಲುಕಾಲುವೆ : ` “ನೀರನ್ನು 
ಸಾಗಿಸುವುದಕ್ಕಾಗಿ ಕಲ್ಲಿನಿಂದ ಎತ್ತರದಲ್ಲಿ ಮಾಡಿದ ಕಾಲುವೆ; ಮೇಲು 
ಕಾಲುವೆ” (00%66001- ಇಂ). 
[ ಮೇಲ್ಮು (ಮೇಲ್‌) - ಕಾಲುವೆ (£ಕಾಲ್ವಾಯ್‌) ] 
8 |ಮೇಲುಗಾವಲು * ಮೇಲ್ಸಾವಲು ' ನೋ. 
ಮೇಲುಗಾಹು " ಮೇಲ್ಗಾಪು* ನೋ. 
ಮೇಲುಗಾಳಗ " ಮೇಲುಗಾಳೆಗ ' ನೋ. 
ಮೇಲುಗಾಳೆಗೆ, ಮೇಲುಗಾಳಗೆ (ನಾ). ಸ್ಪರ್ಧಾತ್ಮಕವಾದ ಯುದ್ಧ,- 
ಕದನ : _ ಮಂಜಿನ ಮೇಲುಗೂಳೆಗವುಂಟೆ ಬಲುಬೈಸಗೆಯ ಬಿಸಿಲೊಳಗೆ 
(ಉಣ್ಮಾರ್ರೋ. ೪-10) : ಸುರರೊಡನೆ ಮೇಲುಗಾಳಿಗವಾದುದದನೆಳವೇಳುವೆನು 
(89ಗ. ೭೩-೬೨), ಮೇಲುಗಾಳಗ : ಅವರಿರ್ಬರ ಮೇಲುಗಾಳಗವನೇನೆಂಬೆ 
(೪೫. ೦೦-೩9). [ಮೇಲ್ಲು (ಆಮೇಲ್‌) 4 ಕಾಳೆಗ] 
ಮೇಲುಗುಡಿ (ನಾ). ಎತ್ತರವಾದ ಗುಡಾರ : ಮೆ|ಲುಗುಡಿಗಳ. 
ಭದ್ರದುಪ್ಪರಶಾಲೆಗಳ ಮಂಡವಿಗೆಗಳ: , . , ಹೊಂಗೆಲಸದಲ್ಲಿ ರಾಜಾ 
ಲಯವನನುಕರಿಸಿದರು ಕುಂತೀಕುಮಾರರಿಗೆ (ಕುವ್ಕಾಉ- 90-೪). 
[ ಮೇಲ್ಕು (<ಮೇಲ್ಸ್‌)  ಗುಡ್ಕಿ] 
ಮೇಲುಗುದುರೆ (ನಾ). ಶ್ರೇಷ್ಠವಾದ ಕುದುರೆ; ಮೇಲುಗುದುರೆಗಳೊದಗಿ 
ದವು ಭೂಮಲಕರು ತಲೆಗೆದ೫ ಹುಯ್ಯಲನಾಲಿಸುತ ಹೊಜಿವಂಟು 
ತಳಕೆಳಕಾಯ್ತು ನೃಪಕಟಕ (ಕುನ್ಮಾರ್ರೋ- 6-99) ;  ಮೇಲುಗುದುರೆಯ 
ಸಾವಿರವ ಲೀಲೆಯಿಂ ಏಡಿದಾ ಸುರುತಾಳಬಲವನು ಕಾಲನೆಡೆಗೆ ಕಳುಪಿದರು 
(೪೫೫ಂ- ೦೯-೦೧೨)... ಮೈಲು (ಆಮೇಲ್‌) 4. ಕುದುರೆ] 
ಮೇಲುಗೆಯ್‌ " ಮೇಲ್ಸೆಯ್‌ ' ನೋ. 
ಮೇಲುಗೆಲಸ (ನಾ). ' ೧. ಮೇಲುಸ್ತುವಾರಿಯ ಕೆಲಸ ; ಮೇಲ್ವಿ 
ಚಾರಣೆಯ ಕಾರ್ಯ : ಗುಣದ ತೆಟ್‌ಯನ್ನು ಶ್ರೀರಾಮನಾಥದೇವರ 
ಕಲ್ಲ ಕೆಲಸನ್ಳೆಂ ಸ್ವತೆಯ ಮೇಲುಗೆಲಸಕ್ಕಂ ಬಿಟ್ಟರು (26, vn, ಸೂ62- 
38-09 ; 11): ೨. (ಮುಖ್ಯವಲ್ಲದ) ಹೊರಗಿನ ಕೆಲಸ ; 
ಸುತ್ತುಗೆಲಸ : ಅವರ ಮನೆಯಲ್ಲಿ ಮೇಲುಗೆಲಸಕ್ಕೆ ಒಬ್ಬ ಚಿಕ್ಕ 
ಹುಡುಗನನ್ನು ನೇಮಿಸಿಕೊಂಡಿದ್ದಾರೆ (620). 
[ ಮೇಲ್ಮು ( ಆ ಮೇಲ್‌, ) 4- ಕೆಲಸ] 
ಮೇಲುಗೈ, (ಕ್ರಿ). ಶ್ರೇಷ್ಠನೆನಿಸುವಂತೆ ಮಾಡು ; ಮೇಲಾಗಿಸು : 
ಶಬರನಾಗಿ ವರಹನಟ್ಟುವ ನೆವದಿ ಸೆಣಸಿ ಸೋತವನಂತೆ ವರಕಿರೀಟಿಯ 
ಮೇಲುಗೈದು ಧರೆಯೊಳ್‌ ಬಿದ್ದು (ನರೋ: 38-3). 
[ಮೇಲು (ಮೇಲ್‌) 4. ಗೈ (ಆಕ್ಸ್‌) ) 
ಮೇಲುಗೈ, ' ಮೇಲ್ಸೆಯ್‌” ನೋ: 
5| ಮೇಲುಗೊಂಬು (ನಾ): ಉತ್ತಮವಾದ, ಕಹಳೆಯಂತಹ ಒಂದು 
ಬೂದುವ ವಾದ್ಯ.-ಕೊಂಬು: ಸಿಡಿವಲೆಯ ಮಿಡಿವಲೆಯ ಕಾಲುಗಣ್ಣಿಯ 
ಹೆಬ್ಬಲೆಯ , , . ಮೇಲುಗೊಂ [ಕಾಕಾಂ- ಕೊಂ]ಬಿನ ಬೇಟಿಗಾಜರು 
ಬಳಸಿದರು. ಶಿವನ (ವಂ: ೫-೩): 
[ಮೇಲ್ಮು (ಆಮೇಲ್‌) 4 ಕೊಂಬು] 
ಮೇಲುಗೋಟೆ. ಮೇಲುಕೋಟೆ (ನಾ). ೧. (ಬೆಟ್ಟದ) ಮೇಲ್ಭಾಗದಲ್ಲಿ 
ಕಟ್ಟಿರುವ ಕೋಟೆ, - ದುರ್ಗ. ೨. ಕರ್ನಾಟಕದ ಶ್ರೀರಂಗಪಟ್ಟಣದ 
ಸಮಾಪದಲ್ಲಿರುವ. ಚೆಲುವೆರಾಯಸ್ವಾಮಿಯ ದೇವಾಲಯವಿರುವ 
ಶ್ರೀವೈಷ್ಣವರ ಒಂದು ಯಾತ್ರಾಸ್ಥಳ : ಮೇಲುಗೋಟೇ ಜಾತ್ರೆಯಲ್ಲಿ 
ನನ್ನ ಬೋಳದಾಸಯ್ಯನ ಕಂಡೆಯಾ? (ರ)- ಮೇಲುಕೋಟೆ ; 
೧. ಕೀಳುಕೋಟೆಯೊಳೊಬ್ಬ ಅಗಸಾಲ ಸತ್ತರೆ. ಮೇಲುಕೋಟೆಯೊಳೊಬ್ಬ 
ಅಗಸತಿ ಅಳುವಳು (ಭ್ರಕೂದ- 3-0೨-೩): ವಿ. ಶ್ರೀಪತಿಯೆ ನೀ ಸಲಹೋ 


15 


20 


ಮೇಲುಗೋಪ 


ಕರುಣದಿ ಈ ಪರಿಯಲಿ ಮೇಲುಕೋಟೆ ಇಂದಿರೆವರ ಆಪದ್ಬಂಧುವೆ 
ಭಕ್ತರಘಹರನೆ (ಸಕುರ: 3-೯-ಬಿ- 
ಮೇಲುಗೋಟೆನಾಮ- ಮೇಲುಕೋಟೆಯ ಸುತ್ತಮುತ್ತ ಸಿಗುವ, 
ಶ್ರೀವೈಷ್ಣವರು ಹಣೆಯಲ್ಲಿ ಧರಿಸುವ' ಬಿಳಿಯ ಮಣ್ಣಿನ ನಾಮ. 
ಪೇಲುಗೋಟೆನಾಮ ಹಾಕು ಎ (ಆಲಂ) ಮೋಸಮಾಡು ; ವಂಚನೆ 
ಮಾಡು; ಪಂಗನಾಮಹಾಕು : ಅವರು ಇಲ್ಲಿಯವರೆಗೂ ನಂಬಿಸಿ ಮೇಲು 
ಗೋಟೆನುಮ ಹಾಕುತ್ತಾರೆಂದುಕೊಂಡಿರಲಿಲ್ಲ ನಾನು (ಕೊಂ). 
[ಮೇಲು (ಮೇಲ್‌) 4 ಕೋಟೆ, (ಕೋಂಟೆ)] 
ಮೇಲುಗೋಪ (ನಾ). ಹೆಚ್ಚಾದ ಕೋಪ ; ಅತಿಶಯವಾದ ಕ್ರೋಧ: 
ಆಲಿ ಕಿಡಿಯಿಡೆ ಕುಣಿವ ಮಾಸೆ ಕರುಳವದನದ ಬಿಗಿದ ಹುಬ್ಬಿನ ಮೇಲು 
ಗೋಪದ ಭೀಮ ಬಿಟ್ಟ ಸೂರಿಯಲಿ (ಕುಠ್ಶಾಗ-೨-೩೭) - 
ನ (ಇ ಮೇಲ್‌) 4 ಕೋಪ] 
"ನೋ. 


ದನ. 


[ 
ಮೇಲುಚೀಟಿ ' ಮೇಲ್ವೀ 


ಮೇಲುಜಗ (ನಾ). ಮೇಲಿನ ಲೋಕ ; ದೇವಲೋಕ: ಉದ್ದಂಡ 
ಕೋದಂಡವನು ಜೇವೊಡೆಯೆ . ಮೇಲಂಜಗವಲ್ಲಾಡಿದವು ಕೊರಳೋಳಿ 


ಕೆದಅೌತು ಕುಸಿದನಹಿ ಪಾತಾಳಗೊಳಿಯ ತೆಗೆಯಲಳ್ಳಿರಿಯಿತ್ತು ಬಿ: 
(ಕುನ್ಮಾಲ್ರೋ, 1-85)... [ಮೇಲು (ಎ. ಮೇಲ) 


ಇಂದಿನ ಸಮಾಜದಲ್ಲಿ ಮೇಲುಜಾತಿ- ಕೀಳುಜಾತಿ ಎಂದು ವರ್ಣಭೇದ] 
ಮಾಡುವುದು ಸರಿಯಲ್ಲ (ಊಂ), 'ಕೀಯ್ಹಾತಿ' ಪರಾ. 
[ಮೇಲ್ಮು (ಮೇಲ್ಮೈ) 4 ಜಾತಿ] 

ಮೇಲುಜೂಜು (ನಾ). ಕುದುರೆ, ಕೋಳಿ ಮುಂತಾದುವುಗಳ ಜೂಜು 
ಗಳಲ್ಲಿ ಪ್ರೇಕ್ಷಕರು ತಮಗೆ ತೋರಿದ ಯಾವುದಾದರೂ ಒಂದು 
ಪಕ್ಷದ ಮೇಲೆ ಇಂತಹುದೇ ಗೆಲ್ಲುತ್ತದೆಂದು ತಮ್ಮತಮ್ಮೊಳಗೆ ಕಟ್ಟಿ 
ಕೊಳ್ಳುವ ಪಂದ್ಯ : ಕುದುರೆಯ ಜೂಜಿನಲ್ಲಿ ನೆರೆದ ನೋಟಕರು 'ಆ 
ಕುದುರೆ ಗೆಲ್ಲುತ್ತದೆ' : `ಈ ಕುದುರೆ ಗೆಲ್ಲುತ್ತದೆ'ಎಂದಕ ತಮ್ಮ ತಮ್ಮಲ್ಲಿಯೆ 
ಜೂಜಯುರಟ್ಟುವಂತೆ "ಮೇಲುಜೂಜು' ಕಟ್ಟಲು ಬಂದಿದ್ದರು (ಕಾನೂರು:೩೦6). 

[ಮೇಲು (ಮೇಲ್‌) 3. ಜೂಜು (-ಜೂದು)] 

ಮೇಲುಡಿ (ನಾ). (2) : ನುಡಿಯನಡಗಿಸು ಕೋಕಿಲನ ಗಾರುಡಿಸು ವಿಷಯ 
ವಿಷಾಹಿಯನು ಮೇಲುಡಿಯ ಹಾಯ ಹತ್ತನೆಯವಸ್ಥಾಂತರದ ದಳವಳ? 
(ತೊರೆಯ. ೩-೪-೦೮); ಬೀಳುತೊದಲಃದ ಬೆದ್ದಲುದನಿ ರಘುಪತಿಯ ದನಿಯಂತೆ 
ಮೇಲುಡಿಯ ಬಿದ್ದುದು ವಿದೇಹನ್ಮಪೂಲಕನ ಕನ್ನಿ ಕೆಯ ಕರ್ಣದೊಳೋಲ 
ಗಿಸಿದುದು ಮನವನಪಗತರಾಘವಾಳಾಪ (ತೊರಂಾ- ೩-೪-೦) ; ಆಲಿಸಿದನಬ್ಬ 
ರವನೊಯ್ಯನೆ ತೋಳುಗಳ ಪಸರಿಸುತ ಮುಂದಕೆ ಮೇಲುದಿಯ ಬಿದ್ದಿಭ 
ಲುಲಾಯ ಕುರಂಗ ಕರಡಿಗಳೆ (ಕಣ. ೩-೦೨-೦೬). 


[?] 
ಮೇಲುಡುಪು (ನಾ). ಶರೀರದ ಮೇಲ್ಭಾಗದಲ್ಲಿ ಧರಿಸುವ ವಸ್ತ್ರ: 
ಗುಪ್ತರ ಕಾಲ ವಿಗ್ರಹಶಿಲ್ಪಕ್ಕೆ ಅತ್ಯಂತ ಹೆಸರುವಾಸಿಯಾದುದು, . .ಕಂಚಿನ 
ಬುದ್ಧನ: ವಿಗ್ರಹಗಳು ಸುಂದರವಾಗಿ ಮಾಡಲ್ಪಟ್ಟಿವೆ, ' ಅವುಗಳ 


ಮೇಲುಡುಪು ಅಂಗಸೌಷ್ಠವವನ್ನು ಮರೆ ಮಾಡಿಲ್ಲ (ಕಾರ. ೪೭) ; ಮೇಲು 
ಡುಪನ್ನು ಸರಿಮಾಡಿಕೊಂಡು ಕುಳಿತಳು. (ಯಂತ: ೦೭)- 
[ಮೇಲ್ಮು (ಆ ಮೇಲ್ಮ್‌) 4 ಉಡುಪು] 
ಮೇಲುಡೆ (ನಾ). ಮೇಲುಡುಪು : ಮೃಗಮದದಂಗರಾಗಮಸಿತೋತ್ಪಲ 
ಮಾಲೆಯ ಚೊಲ್ಲೆಯಂ ಮನಂಬುಗುವ ತಮಾಲಪಲ್ಲವದ ಮೇಲುಡೆ . . . 
ಸೊಗಯಿಸೆ ದೇವಿಯರ್ಬಳಸಿ ನಿಂದೆಸೆದಿರ್ದರಗೇಂದ್ರಪುತ್ರಿಯಾ (ಕಂಠಂ- 
೩-೦೦). (ಮೇಲಿ ಉಡ್ಕೆ] 
ಮೇಲುತನ (ನಾ). ಹೆಚ್ಚುಗಾರಿಕೆ ; ಅತಿಶಯತೆ: ಹಿರಿಮೆ : * ಸೂಜಿಯ 


೭೪೧೭ 


10 


15 


20 


30 


ಮೇಲುದುಪ್ಪಟ 


ಕಣ್ಣೊಳಗಿಂದ ಒಂಟೆ ಹ ನ್ಹಿಹೋಗಬಹುದು ; ಆದರೆ ಸ್ವರ್ಗದ 
ಹೆಬ್ಬಾಗಿಲೊಳಗಿಂದ ಸಿರಿವಂತನು ಹಾಯ್ದುಹೋಗಲಾರನು' ಎಂದುಸುರಿದ 
ಮಾತಿನಲ್ಲಿ ಮೂಡಿದ್ದು ಬಡತನದ ಮೇಲುತನವಲ್ಲ : ಸಿರಿವಂತಿಕೆಯ 
ಕೇಳುತನ (ಸಾ೬ಂ- 211)- 'ಕೀಟ್ತಿನ' ಪರಾ. 

[ಮೇಲ್ಮು (< ಮೇಲ) + ದ ತನ] 

ಮೇಲುತರ ` ಮೇಲ್ತರ ' ನೋ. 

ಮೇಲುತೆರಿಗೆ " ಮೇಲ್ತೆರಿಗೆ ` ನೋ. 

ಮೇಲುತ್ತರ (ನಾ). ಒಳ್ಳೆಯ ಜವಾಬು ; ಶ್ರೇಷ್ಠವಾದ ಪ್ರತಿಮಾತು : 
ಎನ್ನ ಕಾವ್ಯಾರ್ಥಮು ಕಿವಿಯ ಸೆಅಗುಗಳಲಿ ತಳೆದ ಕವಿಗಳ ಗಮಕಿಗಳ 
ವಾದಿಗಳ: ವಾಗ್ಮಿಗಳು ರಸಾವೇಶಿಗಳ ತಲೆದೂಗಿಸುವೆಂದಡುಳಿದ 
ದುರ್ಜನರು ಮೆಚ್ಚದೊಡೆಂತೆನಲೈದಕೆ ಕೇಳು ಮೇಲುತ್ತರವನು (448: 
0-೨೬). [ಮೇಲ್ಮು (ಮ್ಮೇಲ) 4 ಉತ್ತರ] 

ಮೇಲುದ * ಮೇಲುದು ' ನೋ. 

ಮೇಲುದಾಯ " ಮೇಲ್ಜಾಯ ' ನೋ. 


ಮೆಮೇಲೆ 


ಮೇಲುದು; ಮೇಲುದ, ಮೇಲುದೆ, ಮೈದಿಲು (ನಾ)- ೧. ಮೈಮೇಲೆ 
ಹೊದ್ದುಕೊಳ್ಳುವ ವಸ್ತ್ರ; ಉತ್ತರೀಯ : ಶಲ್ಯ : *ಪ್ರಾವರಣಂ, 


ಸಂವ್ಕಾನಂ- ಪ್ರಚ್ಛಾದನಂ- ಉತ್ತರೀಯಂ ಈ ೪ ಮೇಲುದು” (ಕಣಯ. 
೯0-೩೯೨); ಒಸಗಜಯದೆ ಕೌರವಬಳಜಳನಿಧಿ ಬೊಬ್ಬಿಳ್‌ದು ಮೇಲುದಂ 
ಬೀಸಿದೊಡೆ (ಶಂಕ. ೨೨-೨೦೨): ಗುರುನಂದನಂ ವಿಪ್ರಳಾಪಂಗೆಯ್ಲು ತನ್ನ 
ಮೇಲುದಜ ಸೆಜಿಂಗಿಂದಾತನ ತಲೆಯ ಮೇಲೆ ಕೆದಅಸಿರ್ದ ಭೀಮಸೇನನ 
ಚರಣರಜಮಂ ತೊಡೆದು ಕಳೆದು (ಗಣಪ. ೪-33 2) ; ಜರತಾರಿಯ 


ಮೇಲುದುಗಳನ್ನು ಬಹುಮಾನವಾಗಿ ಕೊಟ್ಟ ರು (03030, 33೦). 
೨. ಹೆಂಗಸರು ಹೊದೆಯುವ ವಸ್ತ್ರ. ಸೆರಗು : ನೊಸಲ) 
ತೊಂಗಲ್ಲುರುಳ್‌ ಮೆ ನೊಗೆವ ಕುಚಂ, , . ಉರಮಂ ಸಂಚಳತ್ತಾರ 


ಹಾರಂ ಪಸರಂಬೆತ್ತೆತ್ತಮೋರಂತಲೆಯೆ ಭರತನಂ ನೋಡಲೈತಂದಳೊರ್ವಳ* 
(60ಶು- 00-08); :ಎಲರಲಿಪದಿಂದೆ. ಮೇಲುದು ತೊಲಗಲ್‌ ಸಂಭ್ರಮಿಸಿ 
ಭುಜಲತಾಯುಗದಿಂ ಪೆರ್ಮೊಲೆಯಂ ಮುಚ್ಚುತು೦ (8ರಂಉ 0೩0) ; 
ಮೊಲೆಯ ಮೈಲುದು ಜಾಜ್‌ (ಕುನ್ಮಾರಿ-0-38, 
“ಕುಚದೆ ಸೆರಗು ಮೇಲುದಮಕ್ಕು” (666.69); ರಾ 
ಮೇಲುದ ಜಾಅ ಮುಡಿ ಬಿಚ್ಚಿ ದಜ:ವಲ್ಲದೆ . . - ನನೆಗಣೆಗೆ ಗುಜ್‌ಯಾಗಿರೆ 
(ಶಕ್ರಿಕ-೧೪-೩೦): ಸಾಧಾರಣ ಜರಿಯಂಚಿನ ರೇಶಿಮೆಯನ್ನು ಉಟ್ಟು ಮೇಲು 
ದವನ್ನು ತಲೆಯ ಸುತ್ತ ಬಳಸಿ... . ಪಿಡಿಯಂತೆ ನಡೆದುಬಂದಳು (ಸತಕಿ- 0೪). 
ಮೇಲುದೆ : ೨. ನಡುವಿಗೆ ಬಿಳಿಯ ಸೀರೆ ಸುತ್ತಿ, ಕೊರಳ ಸರಕ್ಕೆ 
ವೆ: ಸಿಕ್ಕಿಸಿ . . - ಆಚೇಚೆ ಸರಿದಳೆಂದರೆ, ಕೇರಿಯ ಹತ್ತೆಂಟು ಗಂಡು 
ಗಳಲ್ಲಿ ಆಸೆ ಕೆರಳುತ್ತದೆ (ಕುತಿಕೂ- ೨೭). ಮೈದಿಲು : ೨. ಸುರತಾಂತದ 
ಶ್ರಮವಳಿದೊಡೆ ಮೈದಿಲ ಸೆಜಗ ಜಾಜೌಸಲಂಗನೆಯ ಮಿಲುಗುವ ಬಡಬಾಸೆ 
ಯೊಪ್ಪಿತು (ಕಂಠಂ. ೬-೦೨೯) ; ಪೀತಾಂಬರ ಮೈದಿಲ ಸೆಜಗಿನೊಳೊರ್ವ 
ಜುತಿನಾಯಕಿ ಹರುಷದಲಿ ಪ್ರೀತಿಯಿಂ ಸಿರಿಮಂಡಿ ಭದ್ರಕಾಯವ 
ರೀತಿಯೊಳೊಲಿದೆೊರಸಿದಳು (ಕವ: ೨೨-೩6). 
[ದೇ,॥ ತಮಿ. ಮೇಲಾಟೈ ; ತುಳು. ಮೇದಲೆ] 
ಮೇಲುದುಗುಡ (ನಾ). 'ಅಧಿಕವಾದ ದುಃಖ ; ಅತಿಯಾದ ಶೋಕ : 
ಮೇಲುದುಗುಡದ ಮೊಗದಲವನೀಪಾಲ ಕರ್ಣ ಕೃಪಾದಿ ಭಟರಿಗೆ ಹೇಳಿದನು 
ಮಗನಳಿದನಸ್ತ್ರತ್ಯಾಗ ತನಗೆ:ದು (ಕುವ್ಕಾಶ್ರೋ- ೧೮-೬೭): 
ಮೆ: (ಮೇಲ) 4ದುಗುಡ] 


ಬಲು 


ಮೇಲುದುವ್ವಟ 


ಮೇಲುದುವ್ವಟ, ಮೇಲುದುಪ್ಪಟ (ನಾ). (ಮೈ)ಮೇಲೆ ಹೊದೆದು 
ಕೊಳ್ಳುವ ವಸ್ತ್ರ ; ಉತ್ತರೀಯ : ಮೇಲುದುವ್ವಟ ಪೈರಣೆ ಮಂಡಲಿಕರ 
ಜಾಲವೈತಂದುದುಬ್ಬಿನಲಿ (440. 34-6). ಮೇಲುದುಪ್ಪಟ : 

ಲ್ಲಿ "ಪೈರಣೆ`ಗಳನ್ನು ತೊಡುತ್ತಿದ್ದರು. ಭುಜದ ಮೇಲೆ, 'ಮೇಲು 

ತ್ತಿತ್ತು (ತರ್ತಾತ- ೦೭೦). 

ಲ್ಕು (ಇಮೇಲ್‌) 4 ದುವ್ವಟ (ಇದುಪ್ಪಟಿ) 


[ಮೆ 
ಮೇಲುದೆ * ಮೇಲುದು ` ನೋ. 
ಮೇಲುದೋಯು (ಕ್ರಿ). (ಒಬ್ಬರಿಗಿಂತ ಇನ್ನೊಬ್ಬರು) ಶ್ರೇಷ್ಠವೆಂದು 
ಕಾಣಿಸು ; ಉತ್ತಮವೆಂದು ತೋರಿಸು : ಇನಿಯನ ಪೆಣಗಣ ಕೇರಿ 
ನೊಳನಿಬರ ರೂಪುಗಳನೊರ್ವ ಕಾಮಿನಿ ಕಂಡೊಯ್ಯನೆ ನಕ್ಕು ನಲ್ಲನೆನಗಿ: 
ಯಿನಿಬರುಮಂ ಮೇಲುದೋಲ್‌ ಕಾಡಿಪನಟ್‌ದೆಂ (ರರ್ಮಾಕ್ಮ.- ೭-೨೦೩). 
[ಮೇಲ್ಮು (ಆಮೇಲೆ) 4+ ತೋಹು] 
ಮೇಲುನಾಡು * ಮೇಲ್ನುಡು ' ನೋ: 
ಮೇಲುನೆಲ * ಮೇಲ್ನೆಲ' ನೋ. 
ಮೇಲುನೋಟ: ` ಮೇಲ್ನೋಟ ` ನೋ. 
ಮೇಲುಪಂಕ್ರಿ ' ಮೇಲ್ಪಂಕ್ತಿ "ನೋ. 
ಮೇಲುಪಚ್ಚಳ (ನಾ). (ಮೈ)ಮೇಲೆ ಹೊದೆಯುವ ವಸ್ತ್ರ: 
ಸೂರ್ಯನ ಪ್ರಭೆಯನು ಸೋಲಿಸುವ ರತ್ನಜುಲದುಭಯತರಕಸದ ಮೈಲು 
ಪಚ್ಚಳದರಳೆಲೆಯ ತುರಂಗಮ ್ಹಸಾಲುಗೊಂಡೈತಂದುವಾಗ (ಕುನಂ- 
34-03). [ಮೇಲ್ಮು (ಆಮೇಲ್‌) 4 ಪೆಜ್ಮೆಳ್ಳ (ಇಪಚ್ಚಡ)) 
ಮೇಲುಪಾರಪತ್ಯ (ನಾ). ಮೇಲುಸ್ತುವಾರಿ ;. ಮೇಲ್ವಿಚಾರಣೆ : 
ಯಾ ಸತ್ರಕ್ಕೆ ನಿಂಮಡಿಗಳು ನಡಸುವ ಕಟ್ಟಳೆ ಉಂಬ ಮಂದಿಯ ಬ್ರಾಹ್ಮರ 
ಜನ ೮ ಅಡಿಗೆಯ ಮಾಡುವ ಬ್ರಾಹ್ಮರ ಜನ ೨ ಉಡಿಗೆಯ ಕೊಡುವ 
ಬ್ರುಹ್ಮರ ಜನ ೧ ಮೇಲುಪಾರಪತ್ಕವ ಮಾಡುವ ಯತಿಗಳ ಜನ ೧ 
(ನಕ: VI a4 4೨-೦೯; 1448). 
[ಮೇಲ್ಮು (- ಮೇಲ) -- ಪಾರಪತ್ಯ (೭ ಪುರುಪತ್ಯ)] 
ಮೇಲುಪೈರು (ನಾ). ಬೇರುಬಿಡುವ ಭಾಗವನ್ನು ಬಿಟ್ಟು ಭೂಮಿಯ 
ಮೇಲ್ಭಾಗದಲ್ಲಿ ಫಲವನ್ನು ನೀಡುವ ಬೆಳೆ : ರೈತರು ನೆಲಗಡಲೆ, 
ಗೆಣಸು; ಈರುಳ್ಳಿ, ಬೆಳ್ಳುಳ್ಳಿ ಮುಂತುದ ಕೀಳುಪೈರನ್ನು ಹಾಕಿ ಭರತನ 
ಬಳಿಗೆ ಬಂದು `ಸತ್ವಿಮಾ ಈ ಸಲ ಮೇಲುಪೈರು ಫಲವನ್ನು ಕೊಡಲಿಲ್ಲ 
ಈ ಸಾಲು ರಾಜಾದಾಯವನ್ನು ತೆಗೆದುಕೊಳ್ಳಕೂಡದು ; ನಾವು 
ಬಡದರು' ಎಂದರು (ತುಲನ. 0೨) 'ಕೀಳುಪೈರು' ಪರಾ. 
[ಮೇಲು (ಆಮೇಲ್‌) 4. ಪೈರು (ಇಪಯಿರ್‌)] 
ಮೇಲುಪೋಗು * ಮೇಲ್ಪೋಗು' ನೋ. 
ಮೇಲುಪ್ಪರ (ಗು). ೧. ಅತಿ ಎತ್ತರವಾದ : ಚಪ್ಪರಮಂಚ ಗುಜ್ಜರಿ 
ಗಾಲಮಂಚ ಮೇಲುಪ್ಪರಮಂಚ ಹೂಮುಂಚ - , . ಒಪ್ಪವಾಂತೆಸೆದುವಲ್ಲಲ್ಲ 
(464. ೦-೫). ೨. ಅತ್ಯಂತ ಶ್ರೇಷ್ಠನಾದ,-ಉತ್ತಮನಾದ : 
ಮೇಲುಪ್ಪರ ಮಹಾರಾಯ ರಾಯಪರಮೆ: ನ ಜೀಯಯೆಂದುಲಿಯಿ 
ಕಂಚುಕಿಗಳಲ್ಲಿ (ಕಾನ30- ೭-೩). [ಮೇಲ್ಮು (ಮೇಲ್‌) 4 ಉಪ್ಪರ) 


ಬಾಲ 


"ಪ 


ಮೇಲುಪ್ಪರಿಗೆ (ನಾ)- ಮೇಲಿನ ಅಂತಸ್ತು ; ಮಹಡಿ: ಮೇಲು 
ಮಾಳಿಗೆ: “ಚಂದ್ರಶಾಲ್ಲೆ ರಿಗೆ” (ಗಂಗಾಮ- ೦೨೭) ; ನೀನೆನ್ನ 


ಳಿ ಕರುಣದಿಂದ ಭೋರನೆ ಬಂದರೆ. . . ಕಂಬಳಿಯಲ್ಲಿ ಪೀಠ 
ವನೊಲ್ಲದೆ ಹೃದಯಪೀಠವನಿಕ್ಕಿ ಮೇಲುಪ್ಪರಿಗೆಯ ಪೊರತೆಯ ತಂದು 
ದಾರ್ಚನೆಯ ಮಾಡಿ , . , ಪಾದೋದಕ ಕೊಂಡೆ (ಸರವ: ೩5-೨೦೩) ; 
ಪೊಸರತ್ನದ ಮೇಲುಪ್ಪರಿಗೆಗೆನ್ನನೊಯ್ದು (ಕಂ 


೭೪೧೮ 


ಮೇಲುವಣ 


ಮೇಲುಬಟ್ಟೆ ' ಮೇಲ್ಪಟ್ಟೆ' ನೋ. 

ಮೇಲುಬೀಯ (ನಾ). ಇ ಮೇಲುಖರ್ಚು : 
ವೀಸವಯ್ಸು (ಕೂರ್ಮಾಶಾ- ೩-೫೦ : ೩076)- 

[ಮೇಲ್ಮು (ಮೇಲ್ಮೈ) 4. ಬೀಯ್ಕ (ಇಬಿಯ)] 

ಮೇಲುಬ್ಬಸ (ನಾ). ಮತ್ತೆ ಮತ್ತೆ ಬರುವ ಉಬ್ಬಸ,-ಐದುಸಿರು : 
ಸಾಸಿವೆಯಂ ಮಜ್ಜಿಗೆಯಲ್ಲರೆದು ಕುಡಿಯೆ ಮೈಲುಬ್ಬಸ ನಾಶನ (ಕನ್ನಿ. 
33೪); ಭಯದ ಮೇಲುಬ್ಬಸದ ಜೊತೆಗೆ ಅವಳ ಮುಖವಿಡೀ 
ಬೆವರೊಡೆಯಿತು (2೩ ಉ [ಮೇಲ್ಮು (ಇಮೇಲ್‌) 4. ಉಬ್ಬಸ] 

ಮೇಲುಭಾಗ " ಮೇಲ್ಭಾಗ ' ನೋ, 

ಮೇಲುಮಕ್ಕಿ " ಮೇಲ್ಮಕ್ಕಿ' ನೋ. 

ಮೇಲುಮಚ್ಚು * ಮೇಲ್ಮಚ್ಚು' ನೋ. 

ಮೇಲುಮಟ್ಟ ' ಮೇಲ್ಮಟ್ಟ' ನೋ. 

ಮೇಲುಮದ (ನಾ). ೧. ಅತ್ಯಂತ ಹೆಚ್ಚಾದ ಹೆಮ್ಮೆ ; ಅಧಿಕವಾದ 
ಗರ್ವ: ಕುರುಭೂಪಾಲನಲ್ಲಿಗೆ ಬಂದರುಬ್ಬಿನ ಮೇಲುವುದದ ಜಯ 
ಪ್ರಚಂಡರು ಕಂಡರವನಿಷನೆ (ಕವಗ. ೧-೦): ೨. ಆನೆಯ ಗಂಡಸ್ಮ 
ದಿಂದ ಉಕ್ಕುತ್ತಿರುವ ದಾನಜಲ; -ಮದೋದಕ : ಕೀಳ್ಳದ ಮೇಲು 
ಮದಗಳನೊಗೆದ ಪಿಂಗಲನೇತ್ರಯನಡು 


ಮೇಲುಬೀಯ ತಿಂಗಳಿಂಗೆ 


[OU 
0೬-00). [ಮೇಲ್ಮು (ಮೇಲ್ಸ್‌) | ಮದ] 

ಮೇಲುಮಾಡು (ನಾ). ಎ ಮೇಲುಪ್ಪರಿಗೆ : (೪. 

[ಮೇಲ್ಮು (ಇಮೇಲ್‌) 4. ಮಾಡ್ಕು (ಮಾಡ?) 

ಮೇಲುಮಾಳಿಗೆ " ಮೇಲ್ಮಾಳಿಗೆ ' ನೋ. 

ಮೇಲುಮುಚುಳಿ " ಮೇಲ್ಮುಚ್ಚಳ ' ನೋ. 

ಮೇಲುಮುಚ್ಚಳ * ಮೇಲ್ಮುಚ್ಚಳ ' ನೋ. 

ಮೇಲುಮುತ್ತಿಗೆ (ನಾ). ಒಂದು ಆಕ್ರಮಣದ ಮೇಲೆ ಮಾಡುವ 
ಮತ್ತೊಂದು ಆಕ್ರಮಣ ; ಮೇಲುಮುತ್ತಿಗೆಯಾಯತ್ಹಿ ಯವನರ ಧಾಳಿ 
ಗಂಧರ್ವಾವಳಿಯ ಮುಂಧಾಳಿಗುರಗಾಧಿಪತಿಯೊಬ್ಬನೆ ನಿಂದನಿದಿರಾಗಿ 
(ಸರೆ. ೪-೦೮-೦೬). [ಮೇಲ್ಮು ( ಮೇಲ) 4 ಮುತ್ತಿಗೆ] 

ಮೇಲುಮುದ್ದೆ " ಮೇಲ್ಮುದ್ದೆ' ನೋ. 

ಮೇಲುಮುನಿದನಹಂಬು (ನಾ). ಒಂದು ಬಗೆಯ ಔಷಧೀಸಸ್ಯ : 
ಅಂಡವಾತಕ್ಕೆ :-ಬಿಳಿಯ ಹಿಡಿಹಿಡಿಕೆ ಮೈೇಲುಮುನಿದನ ಹಂಬು ಸಮೂಲ. 

- ಇವುಗಳ ರಸವಂ ತೆಗೆದುಕೊಂಡು ಎಳ್ಳೆಣ್ಣೆ ಸಹ ೩ ದಿನ ಕೊಂಬುದು 

(ಶೈನಿ, ೬): [? 4 ಹಂಬ್ಯು (ಪರಪ್ಪು) 

ಮೇಲುಮುಸುಕು ` ಮೇಲ್ಮುಸುಕು' ನೋ. 

ಮೇಲುಮೊಗ (ನಾ). ಮುಖದ ಮೇಲ್ಭಾಗ ; ಹಣೆ ; ನೊಸಲು ; 
ಬಾಲಕೆ ಕಡಿವಾಣವನಿಕ್ಕಿ ಕು ಮೆಃಲುಮೊಗಕೆ ಹಲ್ಲಣವ ಪ್ಲೇಳಲ! 
ಕಟ್ಟೆ ಕಂಗೆಟ್ಟು ತುರುಕರ ಜುಲವೈ ೈದಿತು ದೆಸೆದೆಸೆಗೆ (10ನರ- ೫-೯4). 

[ಮೇಲ್ಮು (ಇಮೇಲ್ಮ್‌) 4 ಮೊಗ] 

ಮೇಲುವಚ್ಚಲ್‌ (ನಾ)- ಮೇಲ್ಭಾಗದ ಕಾಲುವೆ ; ಎತ್ತರದಲ್ಲಿರುವ 
ಕಾಲುವೆ: ತೆಂಕಣಸೀಮೆ ಆಜ್‌ಕೆಲ್‌ಯ ತೆಂಕಣ ಕೋಡಿಯಿಂ ಪಡುವ 
ಮುಂದಾಗಿ ಹರಿವ ಪಳ್ಳ ವೆ ಮೇರೆ. . . ಬಡಗಲಾ ಹೊಲಕೆ ಹರಿವ 
ಮೇಲುವಚ್ಚಲ್‌ ಮೇರೆ (ಎಕ ೪12: 8ರ: ೩3೩-೨9; 1040). 

[ಮೇಲು (ಮೇಲ್‌) 4+ ಬಚ್ಚಲ್‌ ] 

ತೆರಿಗೆಯ ಮೇಲೆ ಕೊಡಬೇಕೆಂದು ಕೇಳುವ 

ಭತ್ತ ಸ ೨ ಮೇಲುವಣದಿಂದ ಕ ೨ ಹೊಂನಿನ ವೆಚ 

- ದೇವಾಲ್ಕದ ಕೆಲಸಕೆ ದೇವರ ಆಧಾರವಾಗಿ ಪ್ರತಿ 

ಸ ಬಹೆದು (ಎ೪. ೪1, ಕೃಂಗೇಂ- ೩೦-೨೦ ; 


ರೆಯ 


145/0) 2 


ಮೇಲುವತ್ತಿಗೆ ೭೪೧೯ ಮೇಲುಸಿರಿಡು 


ನೀಉ ಮಾಡಿದ ಘಳಿಯಗಳು ಖಿಲವಾಗಿ ಮುಲ್‌ಡು ಹೋದವೆನ್ವು ಕೇಳಿ 
ಕಾಣಿಕೆ ನೇಲುವಣ ಕಬ್ಬಿನ ಸುಂಕಪನೂ ಬಿಟ್ಟೆಊ (ಎ೪: ೫1: ರಣ 
90೬-0೬: 1525). [ ಮೇಲು (« ಮೇಲ್‌) 4 ಪಣ್ಯ] 

ಮೇಲುವತ್ತಿಗೆ (ನಾ). ಗಾಲಿಯ ಹೊರಭಾಗದ . ಸುತ್ತು ; ಚಕ್ರದ 
ಪರಿಧಿ: “ ಪ್ರಧಿ ನೇಮಿ ಮೇಲುವತ್ತಿಗೆಯಕ್ಕು”. (ಮಂಗಾ 6೨9): 

[ ಮೇಲ್ಮು ( «ಎ ಮೇಲ್ಮ್‌ ) 4 ಪತ್ತಿಗೈ ( ಆ ಪತ್ನುಗೆ) ) 

ಮೇಲುವರಿ, ' ಮೇಲ್ವರಿ' ನೋ. 

ಮೇಲುವರ್ಕಿ (ನಾ). ಹೆಚ್ಚಾಗಿರುವುದು ; ಹೆಚ್ಚುವರಿ : ವಿದೇಶೀ 
ಜನರು ಅದನ್ನು ಹೊತ್ತುಕೊಂಡು. ಹೋಗಲು ಬಿಟ್ಟರೆ, ನಮಗೆ 
ಉಳಿಯುವುದು ಕೊಂಚ ಮೇಲುವರಿ ಹಣ ಮಾತ್ರ ಮತ್ತು ಜನರಿಗೆ ಕೂಲಿ 
ಮಾತ್ರೆ (ರಾಣಾನ: 0%೭)- ' ಇಳಿವರಿ' ಪರಾ. 

[ ಮೇಲು ( ವ ಮೇಲ್‌) 4 -ವರ್ದಿ] 

ಮೇಲುವಲಗೆ ' ಮೇಲ್ವಲಗೆ ' ನೋ. 

ಮೇಲುವಾಯ್‌ " ಮೇಲ್ವಾಯ್‌' ನೋ. , 

ಮೇಲುವಾಸಿ (ನಾ). ೧. ಒಳ್ಳೆಯ ಪರಿಣಾಮವನ್ನು ಕೊಡುವಂಥದು; 
ಮಂಗಳಕರವಾದುದು ; ಒಮ್ಮೆ ಮುಲ್‌ವುದು ವೈರಿದಳ ಮತ್ತೊಮ್ಮೆ 
ಮುಂಜ್‌ವುದು ನಮ್ಮ ದಳ... ತಮ್ಮ ದೆಸೆ ಬಲುದೊರೆಗಳಳಿವಿ 
ನೊಳೊಮ್ಮೆ ಹೋಯಿತು ಹೊತ್ತು ರಣದಲಿ ನಮ್ಮ ವಿಳಸಕೆ ಮೇಲುವಾಸಿ 
ನೃಪಾಲ ಕೇಳಿಂದ (ಕುಠ್ಶಾಕ. ೨೨-೪೦). 2. ಬೆಲೆಯಲ್ಲಿ ವ್ಯತ್ಕಾಸ 
ವುಳ್ಳ ಮಾಲುಗಳನ್ನು ಬದಲಾಯಿಸಿಕೊಳ್ಳುವಾಗ ಎರಡನೆಯವನಿಗೆ 
ಕೊಡುವ ಅಥವಾ ಅವನಿಂದ ಪಡೆದುಕೊಳ್ಳುವ ವ್ಯತ್ಯಾಸದ 
ಮೊಬಲಗಿನ ಮೊತ್ತ ; ಈಗ. ನನ್ನಲ್ಲಿ ೧೫೦ ರೂಪಾಯಿ ಬೆಲೆಯ 
ಹಾರ್ಮೊನಿಯಮ್‌ ಇದೆ. ನಿಮ್ಮಲ್ಲಿ ೧೭೫ ರೂಪಾಯಿ . ಬೆಲೆಯ ರೇಶ್ಮೆ 
ಯಿದೆ. ನಾವು ನಮ್ಮಲ್ಲಿ ಈ ಮಾಲುಗಳನ್ನು ಬದೆಲಿಸುತ್ತೇವೆ. ನಿಮಗೆ 
ನನ್ನ ವಸ್ತುವನ್ನು ಕೊಟ್ಟು ೨೫. ರೂಪಾಯಿ ಮೇಲುವಾಸಿಯನ್ನು ಕೊಟ್ಟು 
ಬಿಟ್ಟರೆ ನಮ್ಮ ಲೆಕ್ಕವು ಮುಗಿಯಿತು. (ಶಾಂಶ್ರ- 1೫, 666)- * ಕೀಳುವಾಸಿ ` 
ಪರಾ. [ ಮೇಲ್ಮು ( ಇ ಮೇಲ) _.-ವಾಸ್ಕಿ ] 

ಮೇಲುವಾಸು " ಮೇಲ್ವಾಸು ' ನೋ. 

ಮೇಲುವೀಸ (ನಾ) ತೆರಿಗೆಯೆ ಮೇಲೆ ಕೊಡಬೇಕಾದ ಹೆಚ್ಚಿನ ನಾಣ್ಕ 
(2): ಕಟ್ಟಲೆಗಳ ಪ್ರಹರಪ್ರಮಾಣವಿಚಾರ, ಮೇಲುವೀಸ ಕೊಡವೀಸ 
ಸಹ ವರ್ತಕರಿಗೆ ಸಲುವ ಮಾನ್ಯಮರ್ಯಾದೆಗಳನ್ನು ನಡೆಸಿಕೊಟ್ಟು 
(ಎಳ. vip ಸೊರೆಂ- ೨೬೫-೨೬; 26271). 'ಕೊಡವೀಸ' ಪರಾ. 

[ ಮೇಲ್ಮು (ನ ಮೇಲ್ಸ್‌ ) + ವೀಸ] 

ಮೇಲುವೆಚ್ಚ (ನಾ). - ಮೇಲುಖರ್ಚು : ಪ್ರತಿದಿನದಲ್ಲಿ ಒಬ್ಬ 
ಬ್ರಾಹ್ಮಣನ ಭೋಜನಕ್ಕೆ ಅವನ ಮೇಲುವೆಚ್ಚ ವೀಳೆಯಕ್ಕೆ ದೇವರ ಹಾನೆ 
ಯಲ್ಲಿ ಯಿದಕ್ಕೆ "ಅಕ್ಕಿಯ ಮರ್ಯಾದೆಯಲಿ ಪ್ರತಿವರ್ಷದಲಿ ೩೪ 
ಮೂಡೆಯೂ (4943. 1%-1, ೪೫೬-೩೦ ; 3402) ; ತಮಗೂ ತಂದ 
ಕಡೆ ಸಹ[ವಾಸವಾಗಿಹ ಹಿ]ರಿಯರುಗಳಿಗೂ ನೈವೇದ್ಯ ಮೇಲುವೆ[ಚ್ವ]ಗಳಿಗೆ 
ಮೂಡಣಕೋಟೆಯ ಸೀಮೆಯಲ್ಲಿ ತಮಗೆ] ಲಿಂಗಮುದ್ರೆ, ಶಿಲಾಶಾಸನ 
ಪೂರ್ವ್ವಕ[ವಾಗಿ ಕೊಟ್ಟು]ಯಿಹ ಬೊಪ್ಪನೆಹಳಿಯ ಗ್ರಾಮ (ಕ್ಲಂ: ೦೫3೬, 
69-03 ; 2614)- ಮೇಲು, ( ಎ ಮೇಲ) 4 ವೆಚ್ಚ] 

ಮೇಲುವೆಚ್ಚು ? (7). (?) : ಚೋಳೆಂ ಮುತ್ತಿದ ಹನ್ನೆರಡುವರ್ಷಕೆ 
ಪೊನ್ನೆದಾಳಾಪಂ ಬೆರಸಾದೊಡೊನ್ನು ಮೊಳನಂ ಮೇಲುವೆಚ್ಚಿವುಚ್ಚಂಗಿಯ 
ಹೇಳಸಾಧ್ಯವಾದುದೆನ್ನು ಧಿವಿಜ ಛೋದ್ಯಂಬಡುತ್ತಮಿ ಬಲ್ಲಾಳಂ ಗಿರಿ 
ದುರ್ಗಮಲ್ಲವೆಶರಂ ಬಲ್ಲಾಳಭೂಪಾಳಕಂ ' (ಎಕ. ೫7], ತಿಕ್ಕಫಾ- ೬೦-೪ ; 
1285). [21 


ಮೇಲುವೆಸರು (ನಾ). ಬೇರೆಯ ಹೆಸರು; ಮತ್ತೊಂದು ಹೆಸರು ; 
ಉಪನಾಮ : ದಾನವರ ಸೀಳಿ ಬಿಸುಟನು ಖಳರ ಮೇದಸ್ಸಾಳಿ 
ಮುಳುಗಿತು ಜಲದೊಳದಟ್‌ಂ ಮೇಲುವೆಸರಾ! 'ಯ್ರಿಳಿಗೆ ಮೇದಿನಿಯೆಂಬ 
ನಾಮದಲಿ (ಕುನ್ಮಾಸಿ: «3೪. ಸ 
[ಮೇಲ್ಮು ( ೬ ಮೇಲ್ಮೈ) 4 ಪೆಸರು ( ೬ ಪೆಸಂ್‌) ] 
ಮೇಲುವೊದಕೆ “ ಮೇಲೊ, ಒಿದಕೆ' ನೋ. 
ಮೇಲುವೊನ್ನು, ಮೇಲುಹೊನ್ನು (ನಾ). ದಾನವಾಗಿ ನೀಡುವ ದವಸ 
ಧಾನ್ಯ ಮುಂತಾದುವುಗಳ ಜೊತೆಯಲ್ಲಿ ನೀಡುವ ಹೆಚ್ಚಿನ ನಗದು 
ಹಣ; ದಕ್ಷಿಣೆ: ಗಿಳಕಲ್ಲು ಇಕ್ಕುವ ಭತ್ತ ಸ ೪೪೦ ಮೇಲು 

16] ವೊಂನ್ನು ಗಳ ಬೋಳೂರು ಇಕ್ಕುವಭ » x ದಿಸ ೧೧೦ ಮೇಲುವೊಂನ್ನು 
ಗ ೨ (ಕಿಲ ೦೩೩ ೨-೦; 2860). ಮೇಲುಹೊನ್ನು; ಆ 
ಬಾಳಿಂದಲೂ ಬಹ ಮೇಲುಪೊಂನು ಕಾಟಗದ್ಯೌಣ ಸಂ x ೫ ಇಯಿದು 
ಹೊಂನು (Maa: 23-11. ೪0೭-0೦೬ ; 1377). 

[ ಮೇಲ್ಕು ( ಇ ಮೇಲ್‌ ) .. (ಇ ಪೊನ್‌) ] 

35 [ಮೇಲುಶೋಧನೆ (ನಾ). ವಾಂತಿ; ವಮನ: ಭದ್ರಮುಸ್ತೆ, 
ಬಿಳಿಯ ಹಳುನೆ, ತ್ರಿಫಲ, ದೇವದಾರು, ನುಗ್ಗೆಯ ಬೇರು, 
ಎಂಬಿಪಂ  ಸಮಾನಂಗೊಂಡು ಮರಳಿಸಿದ ನೀರುಂ ಹಿಪ್ಪಲಿ . ಬೆರಸಿ 
ಆವಿಯೊಳಗೆ ಪುಡಿಮಾಡಿ ಪ್ರತಿಪಾಕವಿಕ್ಕಿ ಕುಡಿಯಲು ಕೀಳುಶೋಧನೆ, 
ಮೇಲುಶೋಧನೆ, ಹಲವು ಕಾಲ ನಡೆದಂತಹ ರೋಗಗಳು ಕ್ರಿಮಿಗಳು 

=» ಎಲ್ಲವನ್ನೂ ಕೆಡಿಸುವುದು (ಏವ ಎ 0). 

[ ಮೇಲ್ಮು ( ಇ ಮೇಲ ) + ಶೋಧನೆ ] 

ಮೇಲುಸಂಪಾದನೆ (ನಾ). ವೇತನ ಅಥವಾ ಸಂಬಳವಲ್ಲದೆ ದೊರಕುವ 
ಹೆಚ್ಚಿನ ಆದಾಯ; ಲಂಚ; p ಸಾಮಾನ್ಯವಾಗಿ ನ್ಯಾಯ 
ಎಕುದ್ಧ: ವಾದ ಕೆಲಸವನ್ನು ಮಾಡಿಕೊಡಲು ಬೇರೆಯವರಿಂದ 

| ಒತ್ತಾಯಪೂರ್ವಕವಾಗಿ ಪಡೆಯುವ ಹಣ : ನಿಮ್ಮ ಯಜಮುನ್ರಿಗೆ 
ಕೈತುಂಬಾ ಸಂಬಳ ಬರುತ್ತಿಲ್ಲವೆ? ಮೇಲುಸೆಂಪಾದನೆಯೂ, ಇರಬೇಕು 
(ಉಸುಸಂ. ೩೦) - [ ಮೇಲು ( < ಮೇಲ್ಮ್‌ ) -- ಸಂಪಾಧನೆ ] 
ಮೇಲುಸಾಲು (ನು). ೧. ಮೊದಲಿನ ಸಾಲು, - ಪಂಕ್ತಿ; ಅಗ್ರ, 
ಶ್ರೇಣಿ : : ವೈದಿಕರು ಮೇಲುಸಾಲಿನಲ್ಲಿ ಊಟಕ್ಕೆ ಕುಂತಿದ್ದಾರೆ' (648), 

36| ೨. ಮೇಲುಪಂಕ್ತಿ; ಮಾದರಿ: ಏನೇ ಇರಲಿ, ಏನ ಇರಲಿ, 
ಹವ್ಮ್ಮಹೆಮ್ಮೆಗಳೇನೆ ಇರಲಿ. ತಿರುಳಿನರಿವು, ಹಿರಿಯ ನಡತೆ, ಮೇಲು 

ಸಾಲು, ಏನೆ-ಇರಲಿ (ಇಂಗೀತ. ೩6-6). 


ಪೆ 


[ಮೇಲ್ಕು ( «ಎ ಮೇಲ ) - ಸಾಲ್ಕು ( ೬ ಸಾಲ) ] 
ಮೇಲುಸಿರ್‌, ಮೇಲುಸಿರು, ಮೇಲುಸುರು (ನಾ). ಮತ್ತೆ ಮತ್ತೆ 
38] ವೇಗವಾಗಿ ಬರುವ ಉಸಿರು ; ಏದುಸಿರು ; ಎಳೆವ ಬಾಳ್ಗಲೆಯೆನಲ್‌ 
ಮೇಲುಸಿರ್‌ ನೆಗೆಯುತಿರಲಳಲ ತಾಳದೆ ಕೊರೆಗು ಮರುಗುವಂ ಗೋಳು 
(7೦೨ರ. 0೬೨-468) - ಮೇಲುಸಿರು: ಪೆಣ್ಮಣಿಯು ಕೋಮಲೆಯು 
ಮೇಲುಸಿರು ಸೂಸುತ್ತ ಶಕ್ತಿಯದು ಕುಂದುತ್ತ ಬಾಯಾರಿ ಸೊರಗಿಹಳು 
(ಕಣೋ. ೭೬-೨೨); ವೇಗವಾಗಿ ನಡೆದು ಬಂದದ್ದರಿಂದ ಅವರಿಗೆ ಮೇಲುಸಿರು 
|4| ಹತ್ತಿತ್ತು (ಖೂರುರಾ: ೭೪): ಮೇಲುಸುರು ;/  ದೈತ್ಯಬಲವುಲಿದಡಿ 
ಯಿಡಲು ಮೇಲುಸುರು 'ಮಸಗಿತು. ಫಣಿಪ ಕಮಠರಿಗೆ (ಕುನ್ಮಾರ್ರೋ. 

08-9೬). [ ಮೇಲ್ಮು ( ಎ ಮೇಲ್‌) 4 ಉಸಿರ 7 
ಮೇಲುಸಿರಿಡು. ಮೇಲುಸುರಿಡು (ಕ್ರಿ): ಮತ್ತೆ ಮತ್ತೆ ವೇಗವಾಗಿ 
ಉಸಿರಾಡು ; ಏದುಸಿರು ಬಿಡು: ಪಿರಿದಪ್ಪ ಶ್ರಮದಿಳಿ 
| ನಿತ್ತರಿಸದೆ ತಲೆ ತಿರುಗಿ ಮಜುಗಿ ಮೇಲುಸಿರಿಟ್ಟುರ್ವರೆಗೆ ಕೆಡೆದುರುಳ್ಳ. 
ಮುನಿಪನನರಸಂ. ತಾಳ್ಮಿರ್ದನೊಂದೆಜಾವಂಬರೆಗೆಂ (ರರ್ಕೂನ್ಕು. ೪-0೬೦) 


ಮೇಲುಸಿರು ೭೪೨೦ 


ಮೇಲುಸುರಿಡು : ಎರಡು ದಿನದ ಕೂಸಂ ಕುಂಭಿನಿಯೆಂಬ ದೇವತೆ 
ಹಿಡಿದಡು ಕೂಸು ವಿಕಾರವೆರಸಿಕ್ಕುಂ ಕಣ್ಣ ತೆಅಕಿಯದುಂ ' ಮೇಲುಸುರಿ 
© (8: 039) . [ಮೇಲುಸಿರ್‌ 4 ಇಡು) ' 
ಮೇಲುಸಿರು ` ಮೇಲುಸಿರ್‌ ` ನೋ. 
ಮೇಲುಸುರಿಡು ` ಮೇಲುಸಿರಿಡು ' ನೋ. 
ಮೇಲುಸುರು ` ಮೇಲುಸಿರ್‌ "ನೋ. 
ಮೇಲುಸೆಜಿಗು ` ಮೇಲ್ಸೆ ಜಗು ` ನೋ. 
ಮೇಲುಸ್ತುವಾರಿ (ಸೂ). ಮೇಲ್ವಿಃ ಚಾರಣೆ : ಸಿಂಹನ ಅರಸಿಯು ಕಂಚಿಯಲ್ಲಿ 
ಕೈಲಾಸನಾಥದೇವಾಲಯ ಕಟ್ಟಡ ಕೆಲಸದ ಮೇಲುಸ್ತುವಾರಿಯನ್ನು ನೋಡಿ 
ಕೊಳ್ಳುತ್ತಿದ್ದಳು (0೫3. 0:1). 
ಮೇಲು, (ಇ ಮೇಲ್‌) Wa 
ಘೇಲುಹವಿ (ನಾ). ಅಗ್ನಿಗೆ ಉಪರಿಭಾಗದಿಂದ ಬೀ ; 2 
ಬೀಳುವಾಹುತಿಗಳನ್ನು ಸವಿದುರಿನಾಲಗೆಗಳುಬ್ಬೆದ್ದು ಕುಣಿದವು ಮೇಲುಹವಿ 
ಗದ್ವೆಳಿಸಿ ಹರಹಿನಲಗ್ನಿಕು:ಡದಲಿ (ತೊರರಾ. ೦-೭-೫೦). 
[ಮೇಲ್ಮು (ಆ ಮೇಲ್‌) -- ಹವ್ಪಿ] 
ಮೇಲುಹಾಸಿಗೆ (ನಾ). ಹಾಸಿಗೆಯ ಮೇಲೆ ಹಾಸುವ ಬಟ್ಟೆ; ಮಗ್ಗುಲು 
ಹಾಸಿಗೆ; ದುಪಟಿ : “ನಿಚೋಳಃ ಪ್ರಚ್ಚದಪಟ;--೨ 'ಮೇಲುಷಾಸಗೆ, 
ಹಾಸಿಗೆ ಮೇಲೆ ಹಾಸುವ ನೌರುಬಟ್ಟೆ” (ಸಾಂತ: ೨೦೪). 
ಮೇಲ್ಕು (ಇ ಮೋಲ್‌) 4 ಹಾಸಿಗೆ (ಇ ಪಾಸುಗೈ)] 
ಮೇಲುಹೊದಕೆ ' ಮೇಲ್ವೊದಕೆ ' ನೋ. 
ಮೇಲುಹೊದಿಕೆ ` ಮೇಲ್ವೊದಕೆ ` ನೋ- 
ಮೇಲುಹೊನ್ನು " ಮೇಲುಸೊನ್‌ "ನೋ: 
ಮೇಲುಹೊಳೆ (ನಾ). ನದಿಗಳಲ್ಲಿ ಅಧಿಕಪ್ರವಾಹದಿಂದ ನೀರಿನ 
ಮಟ್ಟವು ದಡವನ್ನು ಮಾರಿ ಹರಿಯುವುದು : ಜಲೋಚ್ಛ್ಛಾಸಾಃ, 
ಪರೇಮಹಾಃ-- ೨ ನೀರು ಕದಡಿ ತುಳಿಕಿ ಮೇಲ್ವಾಯ್ಕು ಬರುವ ತೆರೆಗಳ 
ಹೆಸರು. ಮೇಲುಹೋಳೇ ಆಥವಾ ನೀರು ಆಲ್ಲುಡಿ ತುಳಕಾಡುವಿಕೆ 
(ಸಠ್ಕಾಂತಿ, ೬6): [ಮೇಲ್ಮು (ಇ ಮೇಲ್‌) --ಪೊಳ್ಳೆ '( ಆ. ಪೊಟಕ)] 
ಮೇಲೂರ್‌ (ನಾ): ೧: ಮೇಲೆ ಇರುವ ಊರು: ಸ್ವರ್ಗಲೋಕದ 
ಪಟ್ಟ ಣಿ; ಗರಗರಿಕೆವಡೆದೆಳವೆಂಡಿರ ತಂಡದಿಂ ನೆಗಟಕ್ತಿದಡೆದು ಮೇಲೂರ್ಗಳ 
ಮುಂದಾಡುವಂತಾಗಸಕೆ ನೆಗೆದ ಬೀದಿವಾಡಂಗಳ . , . ಚೆಲ್ವನೊಳಕೊಂಡಿ 
ರ್ಪದು (ಕಣ. 06), ೨. ಒಂದು ಊರಿನ ಹೆಸರು: ಮೇಲೂರಾ ಕೆಜಿ 
ಕೆಬಿ ಪಡಿ ಕಣ್ಣು ಗಮ್‌ ವ್ರೀಹಿ ಭೂಮಿಮ್‌ (ಏಳ: 1%, ರೊತ್ಮರಿ- ೩೭-೦೪; 
469): ಶ್ರೀರಾಮ[ನಾ]ಥದೇವರಿಗೆ [ವೇ] ಲೂರ ಕಾಟ [ದೇ] ವನ ಮಗ 
ಎ೬ ಇ[ಕ್ಕಿದ] ಗಾಣ ಶ್ರೀ [ರಾಮ] ದೇವ (ಎ4. 1 (4). ಹರಣ. ೨6 ತ 
ಸು. 14ನೆಯ ಕತ). (ಮೇಲ್‌, ಊರ್‌] 
ಮೇಲ್ಮೆ (ಅ). ೧ಿ. ತುದಿಯಲ್ಲಿ: ಆಗ್ರಭಾಗದಲ್ಲಿ: ಉಪರಿಭಾಗದಲ್ಲಿ ; 
ತುಂಗಗಿರಿಶಿಖರದಿಂದಂ ಲಂಗಿಸಿ ಶೂದ್ರಕನ ಪೊಳೆವ ಸುರಿಗೆಯ ಮೊನೆಯೊಳ್‌ 
ಪೊಂಗಿ ಸೊಡರ್ಗುಡಿಯ ಮೇಲೆ ಪತಂಗಂಪಾಯ್ವಂತೆ ಪಾಯ್ದು ಬರ್ದುದು 
ಸಿಂಗಂ (ಕಾವ್ಮಸಾ- 0009 ೫45೪): ಒಂದು ದಿವಸಂ ತನ್ನ ತೊಡೆಯ ಮೇಲೆ 
ತಲೆಯನಿಟ್ಟು ಪರಶುರಾಮಂ ದುಃಕಿದೊಆಗಿದಾ ಪ್ರಸ್ತಾವದೊಳ್‌ (ತಂಪ. 


ಮೇಲೆ, 


ಇನ್ನೇನೂ ಹೇಳಲಾರೆ (69). ೫. ಅನಂತರ; ಆ ಬಳಿಕ 
ವೈಸುಂಟದಲ್ಲವನೋಳಯಲಿ ಚಂದನಕೆ ಸವೆಯಲು ಮೇಲೆ ಕಡ: 
ಸಿರಲು (ಚಪು. ೨೭-೦); ಭಾಳನೇತ್ರನ ವರದ ಗರುಡಿಯ ೫ಾಳಿಯೆ: 
'ನಿತನಿವರಲಿ ಮೇಳವಿಸಿದನು ಮೇಲೆ ತಿಂಗಳು ದಿವಸಕು ಮುನಿಪ (ತೊರರಾ, 
6-03-0): ದುಃಖದ ಮೇಲೆ ಸುಖ ಸುಖದ ಮೇಲೆ. 
೬. ಮತ್ತೂ; ಜೊತೆಗೆ: ಇನ್ನೂ : 
ತ್ತಾಣು ಸಾವಿರ (0೫4. ೨೨-೩೨): ಸೀಳಿದ ಅಗ್ಗದ ರವಿಸುತನ 
ಮಂತ್ರಿಗಳೊಳ್ಳೆವರನು ಹಃ ಕೇರಳರೊಳಗೆ ಹತ್ತು ನೃಪಾಲರನು 
(ಕು್ಮಾರ್ರೋ, ೬-೪0. ೭. ಕುರಿತು : ಸಂಬಂ: ಧದಲ್ಲಿ : ವಿಚಾರದಲ್ಲಿ : 
ಇನ್ನಪ್ಲೊಡೆನ್ನ ಮೇಲೆ ದೋಷಮಿಲ್ಲ (ತಂಕತು. ೧೩೦): ಹರಿಯೊಲಿದ 
ಮವನ ಮೇಲೆ ಮುನಿದೇಗುವರು ಕೆಲಬರು (ಉಟ್ಕಾರ್ರೋ- ೦೨೯); 
ಹ ಗಳ ಮಮಕಾರ ತೀವಿಹುದಬಲನ ಮೇಲೈಕೋಶತ.೦-00). 

೮. ಸಮಾಪವರ್ತಿಯಾಗಿ ; ಹತ್ತಿರವಾಗಿ : ಅದರ ಬಣ್ಣ ಎಂಥಾದು ? 
ಅದು ಕಪ್ಪಿನ ಮೇಲೆ ಅದೆ (ಮಂ. 9-೨೪): ೯. ಆಧಾರದಿಂದ ; 
ಹೊಣೆಯಿಂದ : ಅವನ ಮಾತಿನ ಮೇಲೆ ' ನಾನು ಇವನಿಗೆ ಸಾವಿರ 
ರೂಪಾಯಿ ಸಾಲ ಕೊಟ್ಟಿದ್ದೇನೆ (69). ೧೦. ಉದ್ದೆ ಶ್ಲೇಶದಿಂದ; ಕಾರಣ 
ದಿಂದ; ಉದ್ದೇಶಕ್ಕಾಗಿ : ಅವನು ಮ್ಯಪಾರದ “ಬೀಲೆ ಆ ಊರಿಗೆ 
ಹೋಗಿದ್ದಾನೆ (644). ೧೧. ವಿರುದ್ಧವಾಗಿ ; ಪ್ರತಿಯಾಗಿ : ಪಾರ್ಷಿ 
ಗ್ರಾಹ - ತಾನು ಹಗೆಯ ಮೇಲೆ (ಹೇಡನ್‌) ಡ್‌ ಹೋಹಲ್ಲಿ ಹಿಂದೆ 
ರಾಜ್ಯವನುಪದ್ರವ ಮಾಡುವವನು (ಇಕ್ರಾ, ೪: ೧೨. ಉತ್ತಮ 
ಮಟ್ಟಕ್ಕೆ; ಅಭಿವೃದ್ಧಿಗೆ: ಮನುಷ್ಯನು ಮೇಲೆ ಹೋದಷ್ಟೂ ವಿನಯ 
ವಂತನಾಗಬೇಕು (69): ೧೩. ದೂರದಲ್ಲಿ ; ಅಂತರದಲ್ಲಿ : rls 
ದಿಂದ ಕೆಲವು ಹರದಾರಿಗಳ ಮೇಲೆ ಒಂದು ಸಣ್ಣ ಹಳ್ಳಿ ಅದೆ (ಮುಂಬಯಿ. 
೪-೩೦); ಇಲ್ಲಿಂದ ಅಯ್ದು ಹರದಾರಿಯ ಮೇಲೆ ಇರುವ ರಾಮಪುರದೆಂಬ 
ಊರಿಗೆ ಹೋಗು (ಕೂಲ. ೪-೦೬೪). ೧೪, ಅನುಸರಿಸಿ : ಸಂಬಂಧಿಸಿ 
ದಂತೆ: ಉಪಯೋಗದ ಮೇಲೆ ಪದಾರ್ಥಗಳ ಬೆಲೆಯು ಹೆಚ್ಚು ಕಡಮೆ 
ಇರುವದಿಲ್ಲ (ಮಂಂಖು- ೫-೬೪). ೧೫. ಹೊರಗಡೆಯಲ್ಲಿ : ಸ್ಕೂಲ 

ಗಿ; ಮೇಲೆ ನೋಡಿದಾಗ ಅವರ ವಿಚಾರದೆಲ್ಲ ತಪ್ಪು ಭಾವನೆ ಹೊಂದು 
ವವರೇ ಹೆಚ್ಚು (644): 

ಮೇಲೆಮೇಲೆ (ದ್ವಿರುಕ್ತಿ) : ೧. ತುಂಬ ಮೇಲಕ್ಕೆ;; 
ಎತ್ತರಕ್ಕೆ : ಮೈಲೆಮೇಲೆ ಹೋದಷ್ಟೂ ಕಣ್ಣಿಗೆ ನ ದಾಗಿ. 
Bev (ರೂತಿ)- ೨. ಒಂದರ ನಂತರ ಮತ್ತೊ ಒಂದರಂತೆ; ಸಾಲಾಗಿ 
ನಿರಂತರವಾಗಿ ; ಸುತ್ತಲುಂ ಸೊಗಯಿಸಿ ಮೇಲೆಮೇಲೆ ಕವಿತಂದುವು' 
ಭೋಂಕನೆ ಪೂವಿನಂಬುಗಳ್‌ (10ಣ- ೩೦೬). ೩. ವೇಗವಾಗಿ; ರಭಸ 
ವಾಗಿ: ಮೇಲೆಮೇಲೀತನ ತಪೋಗ್ನಿಜ್ವುಲೆ ಜಡಿದುದು (ಕನ್ಯಾ. 
೫. 60): ಮುಪ್ಪುರದ ಜನಂ... ಮೇಲೆಮೇಲೈ: ತಂದೆ ಕೋಂಟೆಯಂ 
ಪತ್ತಿ ಪೊಜಪಾಳೆಯವನೀಕ್ಷಿಸುತ್ತಿರ್ಪಿನಂ (804. a ೪. ಮತ್ತೆ 
ಮತ್ತೆ; ಪುನಃಪುನಃ : ನೀವು ಹೀಗೆ ಮೇಲೆಮೇಲೆ ಜಾ 
ಅವರಿಗೆ ತೊಂದರೆಯಾಗಬಹುದು (6): ಮೇಲಿಂದ ಮೇಲೆ ಎ 
ಪುನಃ: ನೀವು ಮೇಲಿಂದ ಮೇಲೆ ಆವರನ್ನು ್ನ ಕುಡು ಹೇಳದಿದ್ದ! ರೆ Sk 


(mo) 


4 
9-00೪ ನ): ಉಭಯರಾಯರ ನಿಚ್ಚಟಕೆ ಮರು ಪೂತುರೆುದುದು. ಮೇಲೆ ಕೆಲಸವೂ ಆಗುವುದಿಲ್ಲ (ಕಂ): ಮೇಲೆ ಹಾಕೊ = ವಿರೋಧವನ್ನು 
ಸುರಕಟಕ (ಕುವ್ಮಾಳ. ೪೩): ೨. ಹೊ ಹೊರ ಮೈಯಲ್ಲಿ: ಮೇಲ್ಮಾ ಿಗದಲ್ಲಿ: ಕಟ್ಟಿಕೊಳ್ಳು. :' ತಾತ ಭೀಷ್ಮ ತಾನೆ ಆಮೇಲೆ ಏನು ಮಾಡು 
ಹೊರಪದರದಲ್ಲಿ : ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ (ಕೂ), ಕೌರವರ ಸ್ರ ಕೋಪಿಸಿಕೊಳ್ಳ: ಬಹುದು: ಕೋಪಿಸಿಕೊಂಡು ಅವ! ನ್ನು 
೩.ಮುಂದೆ; ಮುಂಭಾಗದಲ್ಲಿ; ಮುಂದ! ನ್ನ ಮಂದಿರದ ಮೇಲೆರಡು ಏಕೆ ಮೇಲೆ ಹಾಕಿಕೊಳ್ಳುತ್ತಾನೆ ? (680: ೩೨)- [ಎ ಸ್‌: N 
ಹೋಜನದೊಳೆನ್ನಯ ಕೀರ್ತಿಪುರ ಹೇಮವಿರಚಿತದೊಳಿರಬೇಹುದು (ತಾಕಾ. | 48 ಚಕ್ಕ ' ೧. ಬರೆಯಲು ಬಳಸುವ ಕಪ್ಪುಬಣ್ಣದ 


99-08) ೪. ಹೊರತು. ವಿನಾ ; ಉಳಿದು : ನಾನು ಇಷ್ಟರ ಮೇಲೆ 


ದ್ರವಷದಾರ್ಥಿ: ಶಾಯಿ; ಮಸಿ: `ಮೇ ನಲ" ಪರಾ. 


ಮೇಲೆಣಿಕೆ 


೨. ಒಂದು ಬಗೆಯ ಗಿಡ; ನೀಲಿ. ೩, [ಸಂಗೀತ] 
ಸ್ವರಗ್ರಾಮ. [ಸಂ. ಮೇಲಾ] 

ಮೇಲೆಣಿ (ನಾ): ಉತ್ತಮವಾದ ಆಲೋಚನೆ : ಹಳೆಯ ಹಂದರ 
ಬಾನು ಅರಿಲರಲ ಕಿರುಸೊಡರ್‌ ಮೇಲೆಣಿಕೆ ನಡವಳಿಯ ನೊದೊಳೇಂ 
ಪಸೆಯೆ (೧ಊಕ- ೬೬-೦೦೪). [ಮೇಲ್ಮು (ಆ ಮೇಲ್‌) ಎಣಿಕೆ] 

ಮೇಲೆತ್ತು (ಕ್ರಿ). ೧. ಕೆಳಗಿರುವ ವಸ್ತುವನ್ನು ಮೇಲುಭಾಗಕ್ಕೆ ಎತ್ತು 
ಊರ್ಧ್ವಭಾಗಕ್ಕೆ ತರು: ಕೆಳಗೆ ಬಿದ್ದಿದ್ದ ಪುಸ್ತಕವನ್ನು ಮೇಲೆತ್ತಿ 
ಮೇಜಿನ ಮೇಲೆ ಇಟ್ಟನು (ರೂಂ). ೨. (ಸಸ್ಯ. ಪೈರು ಮೊದಲಾದು 
ವನ್ನು ಬೆಳೆದು) ಎತ್ತರಕ್ಕೆ ಬರುವಂತೆ ಮಾಡು : ಕಸ ಕಳೆಗಳ ಕಿತ: 
ಪಯುರನು ಮೇಲೆತ್ತು ಬರವ ಭಾಗ್ಯವ ಲೆಕ್ಕ ಹಾಕು (ಸಕಾರ. ೦೯೬೭೭೪). 
೩. ಮೇಲಕ್ಕೆ ಒತ್ತಿಕೊಂಡು ಬರು ; ಕೆಮ್ಮುಳ್ಳಂತೆ ಮೇಲೆತ್ತುವ 
ಶ್ವಾಸಮುಂ (6ರ್ತಾಮ್ಮು ೪-೬3). ೪. (ಮುಸುಕು ಮೊದಲಾದುವನ್ನು) 
ತೆಗೆ ; ಅನಾವರಣ ಮಾಡು : ದಿವದ ಬೆಳಕಿನ ಬೆರಳು ಬಂದು ಈ 
ಲೋಕದ ಕವಿದ ಕಪ್ಪುಹೊದಿಕೆಯನ್ನು ಮೇಲೆತ್ತುತ್ತದೆ 
(130ರತ- 0). ೫. ದಂಡೆತ್ತಿ ಹೋಗು; ದಾಳಿಮಾಡು : ಎನಗಾಬ್‌ಕ್ಲಿ 
ದರೆಂದು ವಂಗವಿಷಯಾಧೀಶಂ ಭರಂಗೆಯ್ದೂ ಭೋಂಕನೆ ಮೇಲೆತ್ತಿ ಕಣುತ್ತ 
ಮಾಣದೆನಸುಂ ವಜ್ರಾಯುಧಂ ಚಂದ್ರಮಹನನೊಳ್‌ ಕಾದಲೊಡರ್ಜಿ 
ಬಂದು (ಸುಕುಪೂ: ೩-೬) 7 ಮೇಲೆತ್ತಿ ಮಹಾಪದ್ಮನೃಪಾಲಕನೆಬ್ರೀದನೆಂ 
ದೊಡಗಿದೋಡಿದನಾಲೋಲಬಲಂ (ಶತ್ತಪು- 6-8)- ೬. ಉದ್ಮರಿಸು; 

ಕಾಪಾಡು; ರಕ್ಷಿಸು: ಹೆಂಡತಿಯನ್ನು ಅಧರ್ಮದಿಂದ ಮೇಲೆತ್ತ ತಬ್ಯಕಂಬ 
ಗಂಡನ ಕರ್ತವ್ಯಜಾಲನೆಗಾಗಿ . , . ನಿ ಕೊಲ್ಲಲೇಬೇಕು (ಏಕಉ- ೨೩೪); 
ಕಲೆ ಶಾಸ್ತ್ರ ಮಾತ್ರವಾದರೆ ಸಪ್ಪೆ: ಚರಕ, ಆದರ್ಶವಾಗಿದ್ದರೆ ಮಾತ್ರ 
ನಮ್ಮನ್ನು ಮೇಲೆತ್ತ್ವೀತು (ಇೌ0ರಸ- ಕ); 
ಮೇಲೆತ್ತಿ ಬರ್‌ ಇ ದಂಡೆತ್ತಿ ಬರು; ದಾಳಿಮಾಡು : ಕಚದ್ರುಮನ 

ರಾಜ್ಯಂ ಕಳಕುಳಮಾಗಿರ್ದುದನಾತನ ದಾಯಾದಂಸಿಂಹಬಳನಜಾದು ಮೇಲೆತ್ತಿ 
ಬರೆ (ಸಂತತಂ. 36-0೭). ಮೇಲೆತ್ತಿ ಬರಿಸು-- ದಂಡೆತ್ತಿ ಬರಲು ಪ್ರೇರಿಸಂ; 
ದಾಳಿಗೆ ಬರುವಂತೆ ಮಾಡು: ಪೋಗೆಲವೊ ದೂತ ~ ಕೃಷ್ಣನನೀಗಳೆ 
ಮೇಲೆತ್ತಿ ಬರಿಸು (880, ೮-೬). [ಮೇಲ್‌ 4 ಎತ್ತು 2] 

ಮೇಲೆನೆಲ್ಲಿ (ನಾ). (ಶಾಯ್ಗಿಯನ್ನು ತಯಾರಿಸಲು ಬಳಸುವ) ಒಂದು 


ಸ್ವರಶ್ರೇಣಿ ; 


ಮೇಲೆ 


ನಃ 


ಬಗೆಯ ನೆಲ್ಲಿ,-ಆಮಲಕ ; ಮೇಲೆನೆಲ್ಲಿ, ಮದರಾಸ್‌ನೆಲ್ಲಿ (ನಕ 
೬೦-೦೨೭) - [ಮೇಲ್ಮೆ - ನ] 
ಮೇಲೆಬರು " ಮೇಲೆವರ್‌' ನೋ. 


ಮೇಲೆಬೀಳ್‌ ' ಮೇಲೆವೀಟು್‌' ನೋ. 

ಮೇಲೆಬೀಳು ' ಮೇಲೆವೀಯ್‌' ನೋ. 

ಮೇಲೆಬೀಟಿ್‌ ' ಮೇಲೆವೀಟ್‌' ನೋ. 

ಮೇಲೆವರ್‌, ಮೇಲೆಬರು (ಕ್ರಿ). ೧. (ಯುದ್ಧಕ್ಕೆ) ಜಾ ಬರು; 
ಆಕ್ರಮಿಸು; ದಾಳಿಮಾಡು : ಪ್ರತಿವಾಸುದೇವಂ. . ಪುರುಷ. 
ಸಿಂಹರ ಪೆರ್ಚಂ ಸೈರಿಸದೆ ಕಪ್ಪಮಂ. ಬೇಡೆಯಟ್ಟಿ ಪಡೆಯದೆ Hoses 
ಮೇಲೆವಂದು ಕಾದಿ ತನ್ನ ಚಕ್ರದೊಳಿಟ್ಟೊಡೆ (೫ನುಂತು- ೦೬0; ರಘುವಂಶ 
ಜಾತಂ ಸೇತುವ, 'ಧನಂಗೆಯ್ದು ಮೇಲೆವರಲಿರ್ಪದಂ ರಾವಣಂ ಕೇಳ್ದು 
(80316. ೦೬೫-೦) ; ಅಂತು ಮೇಲೆವಂದು ಬೂತಟ್ಟಿದೆ ವಜ್ರಾಯುಧನ 
ಮೇಲೆ ಹಸ್ತ್ಮಶ್ವರಥಪದಾತಿಚಾತುರ್ವಳಸಹಿತಂ ಬಳೆನೆಂಬ ದಂಡಾಧಿ 
ಈ ಬಗ ತಾ (45೨63. ೭-೩ 5). ಮೇಲೆಬರು ; ೨. ಅಭಿ 

ದ್ವಿಯನ್ನು ಹೊಂದು; ಏಳಿಗೆಯನ್ನು ಪಡೆ : ತನ್ನ ಸ್ವಂತ'ಪ್ರಯತ್ನ 

ರಂದ ಅವನು” ಮೇಲೆಬಂಡನು (ಕಂ). [ಮೇಲ್ಮೈ 4 ನ] 

ಮೇಲೆವರಿ (ಕ್ರಿ). ಇ ಮೇಲೆವರ್‌ ೧; ಎಲೆ ಚಂದ್ರಹತಕ ಮದನನ 


ಮೇಲೇಟು್‌ 


ಬಲದಿಂದಂ ಮೇಲೆವರಿದು ಕೊಂದಿಂತೆನ್ನಂ ನಿಲಲಜೌಯೆಯ (ವಂ: 
೬೦೦); ಹೊಲಮೇರೆಯ ಸೀಮಕ್ಕೆ ಕಟಕದಅಚಂದ್ರದಂಡನಾಯಕನ ಕುದುರೆ. 
ಮೇಲೆವರಿದಡೆ ಹೆಚಿತೆಗೆಯದೆ ಎರಡ್ಕುದುರೆಅ ನೆಚ್ಚಿ ಕಟ್ಟಿನಲಗಿನಲ . . , 
ಕೊಂದು (4900: 1x-i, ೨6೫೯; ?). * ಮೇಲ್ವರಿ ' ಪರಾ. 
[ಮೇಲೆ 4 ಪರಿ) 
ಮೇಲೆವೆರ್‌ ೧: ಎಯ್ದೆದಂದು ಮುಸುಕಂ 
ಸ ಬಲ್ಮಡಿಗನವುಂಕಿ ಬಲ್ಜಡಿಗನಂ ಏಡಿದೊ 
ರ್ಮೆಯೆ ಮಲ್ಲಯುದ್ಧದೊಳ್‌ ಪೋರ್ದು (ಕಂಕಣ: 6-೭೬); ಮೇಲೆ 
ವಾಯ್ದ ಮಹಿಷಾಸುರನಂ ತವೆ ಕೊ:ದಳಾವಳಾ ಭಗವತಿ ಕೂರ್ತು ಬೀರಸಿರಿ 
ಯಾಗೆ ಭುಜಾಸಿಗೆ ನಾಗವರ್ಮನಾ (6ರೋಂಜಿ. ೦೪); ಅಂತಘಳಾಧ್ಯವ 
ಸಾಯನಾದುದರ್ಕೆವೈಸಿ ಮಸಕದಿಂದಸಿಧೇನುವಂ ಕಿಟ್ಟು ಮೇಲೆವಾಯ್ಡಿ ಅ 
ಯಲಡಹಡಿಸಿ ಬರ್ಪಲ್ಲಿ (ಕಂಠ್ರಥೆ, ೬-೬೯ ನ): ೨. ಮೇಲೆ ಕೆಡೆ, -ಬೀಳು ; 
ಪಿಡಿದಮರ್ದಪ್ಪಲೆಂದು ನಿಮಿರುತ್ತಿರೆ ದೋರ್ಲತೆ ಮೇಲೆವಾಯಲೆಂದೊ 
ಡರಿಸೆ ದೇಹವಿನ್ನೆಗವದೇಕೆಯೊ ನಲ್ಲನೆ ರೂಪುದೋಟ್‌ (810, 0-೦೨೦): 
' ಮೇಲ್ವಾಯ್‌ ' ಪರಾ. [ಮೇಲ್ಮೆ 4 ಪಾಯ್ಸ್‌] 
ಮೇಲೆವೀಟು್‌, ಮೇಲೆಬೀಳ್‌. ಮೇಲೆಬೀಳು, ಮೇಲೆಬೀಲು* (ಕ್ರಿ). ೧. 
ಮೇಲೆರಗು; ಆಕ್ರಮಿಸು ; ಕವಿ; ಮುತ್ತು. ೨. ಒತ್ತಾಯವಾಡು: 
ಬಲಾತ್ಮರಿಸು : ಬಡವನನಾದರದಿಂ ಬಂದಡೆ ಸಿರಿವಂತಂಗೆ: ಮೇಲೆವಿ 
[೫೨- ಬಿ]ರ್ದೊಲ್ಲದೊಡಂ ಕುಡುಗುಂ ವಾತ್ಸಲ್ಯದಿನೆಂದೊಡೆ ಮತ್ತಾ 
ಜೈನನಲ್ಲಿ ಪುರುಳಅಸುವುದೆ (ಸನಕ 9-3೬). ಮೇಲೆಬೀಳ್‌ : ಮೇಲೆ 
ಬೀಳ್ವ ಕರೋರಶಸ್ತ್ರವ್ರಜವ ನೂಕಿದನಡ್ಡವರಿಗೆಯಲಿ 
ಮೇಲೆಬೀಳು; ೧. ಮೂಷಕಂ ಮೇಲೆಬಿದ್ದು ಕಾಡುವುವು 
ಮಾರ್ಜಾಲಮು (ತೈ ಬಣ: 0೫-೦೪: ೩. ಜಗಳ ತೆಗೆ ; ಆ ದುಷ್ಟ ಮಾತು 
ಮಾತಿಗೂ ಮೇಲೆ ಬೀಳುತ್ತಾನೆ (640). ೪. ತಾನಾಗಿ ಮುಂದುವರಿ: 
ಮೈಲೆಬಿದ್ದ ಸೂಳೆ ಮೂರು ಕಾಸಿಗೂ ಬೇಡ. (ಣರ): ಮೇಲೆಬಿದ್ದ 
ಸೂಳೆಗೆ ಹಾಗದ ಕಾಸು ಕೊಡುತ್ತೇನೆ ಅಂದ ಹಾಗೆ (ಗಾರ). ಮೇಲೆಬೀಯ್‌: 
೪. ಬರ್ಪೆ ನಾನೆಂಬುದು ಚಪಲತೆ ತಾಂ ಬರ್ಪುದೆಂದಂದು ಸೌಭಾಗ್ಯದ 


ಮೇಲೆವಾಯ್‌ (ಕ್ರಿ). ೧. 
ತೆಗೆದಾಗಡೆ . ಮೇಲೆಮುಯ್ಕು 


(ಕು್ಮಾಳ- ೨೦-೫): 


ಗರ್ದಂ ಮೇಲೆ ಬಿಜ್ಬಾನೆಳಸದಪೆನೆನಲ್‌ ಬಂಧಕೇಧಾರ್ಷ್ಟೃಮಲ್ಲೇ 
(೫ರಂಣ. ೩೦೬). " ಮೇಲ್ವೀಯ್‌' ಪರಾ. 

ಮೇಲೆಬಿದ್ದು ಸಾಯು -. ' (ಆಲಂ) ಹೆಚ್ಚು ಇಷ್ಟಪಡು,_ 
ಬಯಸು: ಮುಗಿಬೀಳು : ಹುಡುಗರು . , , ಆ ಹೊಸ ಮಾಸ್ತರಂದರ 
ಮೇಲೆಬಿದ್ದು ಸಾಯತಾವ (ರಕ್ಕಿಕೊ: ೪೦). [ಮೇಲೈ _. ಬೀಟ್‌] 


ಮೇಲೇರು (ಕ್ರಿ). ೧- ಮೇಲುಭಾಗಕ್ಕೆ ಹತ್ತು.-ಹೋಗು ; ಉಪರಿಭಾಗ 
ವನ್ನು ತಲುಪು : ರಭಸದಿಂದ ಅವನು ಮೇಲೇರಿ ಹೋದನು (az 
ಆ): ೨- ಅಭಿವೃದ್ಧಿಯನ್ನು ಹೊಂದು; ಏಳಿಗೆಯನ್ನು ಪಡೆ: 
ಮನುಷ್ಯ ನು ಮೇಲೇರಿದಷ್ಟೂ ವಿನಯವಂತನಾಗಬೇಕು (a). 
[ಮೇಲ್ಮು (೬ ಮೇಲ್ಸ್‌) 4 ಏರು (ಆ ಐಲ್‌] 
ಮೇಲೇಳು " ಮೇಲೇಯ್‌ ' ನೋ. 
ಮೇಲೇಟ್‌, ಮೇಲೇಳು (ಕ್ರಿ)- ೧. ಮೇಲಕ್ಕೆ ಏಳು ; ಎದ್ದುನಿಲ್ಲು- 
೨. ಮುತ್ತು ; ಕವಿ; ಆಕ್ರಮಿಸು ; ದಾಳಿಮಾಡು : ಎರ್ದೆಯೊರ೯ 
ಕೋಪಾಗ್ನಿ ಕೈಗಣ್ಮೆ ಬಂದಿನಿತುಂ' ರಾಜಕುಲಂ ಸಮಸ್ತಭರದಿಂ ಮೇಲೆ 
ಟ್ಹುದು (en. ೩-೬೯); ದೂತನನಟ್ಟಿದೊಡಾತಂಗೆ ಕುಡಲೊಲ್ಲದಿರ್ದೊಡೆ 
ದು ಮೇಲೆರ್ದು ಚತುರಂಗಬಲಂಬೆರಸು ಕಾದುವುದುಂ. (ಕಾಫೂಫು- 
ಮೇಲೇಳು : ೧: ಶಿಂಗಳಾರಕೆ ಮರಳಿ ಬಹೆನೆಂಬ ಭಾಷೆಯಂ 
ಭಾವಿಸುತೆ, ಭಾಮಿನಿ ಸಮಾಧಾನ ಬುದ್ಧಿ! ಯಿಂ: ಮೇಲೇಳುತಲ್ಲಿಂ ನಡೆದ; 


0೪). 


ಶಿವಾಯತನಕ್ಕೆ (34ಾಂಗ. ೫೬-೦೫೩೬)- ೩ ಹೊರಹೊಮ್ಮು ; ಹರಡು; 


ಮೇಲೊಡ್ಡ 


ವ್ಯಾಪಿಸು: ಶೋಕಭೇರೀರವಂ . , , ಮೃದುವಾದ್ಯ ಸುಸ್ವನಂ ವೈದಿಕ 
ಪುರೋಹಿತರ ಮಂತ್ರಘೋಷಣಬೆರಸಿ ಮೇಲೆದ್ದುದೊಯ್ಯನೊದ್ಮುನೆ ಜನರ 
ರೋದನದ ಕೂಡೆ (8ತ್ರಾಂಗು. 66-299). ೪. ಹುಟ್ಟಿಕೊಳ್ಳು : 
ಉದ್ಭವವಾಗು : ಈ ಕಾಲದಲ್ಲಿ ` ವೇದವಿಧಿಯನ್ನು ಸ್ಥಾಪಿಸಲು 
ಮಾಮಾಂಸಾಕಾರರೂ ಅವರ ದರ್ಶನವೂ ಮೇಲೆದ್ದವು. (ಕಾರರ- ಳು): 
೫. ಎಚ್ಚೆತ್ತುಕೊಳ್ಳು ; ಜಾಗೃತವಾಗು ; ಎಲ್ಲ ಮರೆತು ಮೇಲೆದ್ಧಿದೆ 
ಭಾರತ ಬಿಡುಗಡೆ ಕಾಯ್ದಿವೆ ವೀರಪಡೆ (ಕಂಮು. ೪3-೨೦), 
[ಮೇಲ್ಮ್‌ 4 ಎರ] 

ಮೇಲೊಡ್ಡ (ನಾ). ಮಿಗಿಲಾದ ಪಣ : ಅತಿಶಯವಾದ ಒಡ್ಡು: 
ಕಬ್ಬಿನ ಹಣಿದವನಾಡುವರಲ್ಲದೆ ಕಾಯದ ಹಣಿದವನಾಡುವರೆ ಮೇಲೊಡ್ಡ 
ವಾಯಿತ್ತೆಂದು . . - ನೀನಿಕ್ಕಿದ ಜೂಜಿಂಗೆ ಹೊಯಿದು ಗೆದ್ದ ಸಿರಿಯಾಳ 
(ರಸವ: ೬೬). [ಮೇಲ್‌ ೬ ಒಡ್ಡ] 

ಮೇಲೋಗರ (ನಾ). ೧. ಅನ್ನದ ಜೊತೆಗೆ ಬಡಿಸುವ ಸಾರು. ಹುಳಿ, 
ಕೂಟು ಮುಂತಾದ ವ್ಯಂಜನಪದಾರ್ಥ ; ಗುರುವೆ ಬೋನ ಶಿಷ್ಯೆ 
ಮೇಲೋಗರ ಲಿಂಗಕ್ಕೆ ಪದಾರ್ಥವರ್ಪಿತಿವಯ್ಕಾ (ತನ್ನ ಕ: ೩೯೨-6೩೦); 
ಪಲವುಂ ತೆಟದ ಭಕ್ಷ್ಯಮಂ: ಪಾಯಸಂಗಳುಮಂ ಓಗರಮಂ ಪರಿಪರಿಯ 
ಮೇಲೋಗರಮಂಮುಂ ಪಾನಪಳಿದ್ಯಮಂ ಮಾಡಿಯಿರುತ್ತಿರಲ? (ರರ್ಮಕ. 
೨-೪6 ೫; ಓಗರವ ತಾ ತೋಯೆಯನಿಕ್ಕು ಹಸನಾಯ್ತು ಮೇಲೋಗರವ 
ಬಡಿಸು . . . ಎನುತುಮಾರೋಗಣೆಯನಾ ಹೊಟ್ಟೆ ಕ್ಟಿಯೊಡೆವ ಮರ್ಯಾದೆ 
ಯೊಳಗುಂಡು ತೇಂಕುತ್ತಿರ್ದರು (ತನ್ನು ೭-೫). ೨. ತರಕಾರಿ; 
ಕುಯಿಪಲ್ಲೆ ; ಅಕ್ಕಿಗಳ ರಾಸಿ ಮೇಲೋಗರದ ಪರ್ವತಂ ಮಿಕ್ಕ ವಸ್ತು 
ಗಳೆಣಿಸಲಳವಲ್ಲದುನ್ನ ತಂ (ಕೊನ್ಮುರೆ. - ೦೬೩-೩೦); ನಾರಿವಣದ ಕಾಯ 
ಹೇಜಕೊಂದಕ್ಕಂ ಹಾಗ ಕಾಯಿ ಮೇಲೋಗರದ ಬಂಡಿ ಒಂದಕ್ಕಂ ಕಾಗ 
(8. ೪, ಶೇಂರು- ೬೫-೦0೪; 1880); ಕೂಲಿಗೆ ನೀರೆಸಟ್ಟುವ ಕೂಳನಿಕ್ಕುವ 
ಹಾಲು ಮೊಸರು ಹಲತೆಜದೆ ಮೇಲೋಗರದ ಮಾಜುವ ಹಸರಂಗಳ 
ಸಾಲೊಪ್ಪಿತ್ತು (ಶ್ರೀಶ30- 0೩-೦೦೮). [ಮೇಲ್ಮೈ 4- ಓಗರ] 

ಮೇಲೃಟ್ಟು "ಮೇಲ್ಗಟ್ಟು” ನೋ. 

ಮೇಲ್ಕಡೆ " ಮೇಲ್ಗಡೆ" ನೋ. 

ಮೇಲ್ಕೊಳ್‌ (ಕ್ರಿ). ೦ ಮೇಲುಭಾಗದಲ್ಲಿ ಹೊದೆದುಕೊಳ್ಳು. 


| 
ಧರಿಸು: ಗಂಧಿಲವಿಷಯದ ನಡುವೆ ತನ್ಮಹೀವಿಲಾಸಿನಿಯ ಮೇಲ್ಕೊಂಡ 


ದುಕೂಲಮುಮಂ . . . ಅನುಕರಿಸಿ (4ಂಫ. 0-೬೨ 5); ಮುಡಿವ ನೆವ 
ವಿಂದೆ ತನ್ನಯ ಮುಂಡಿಯಂ ಮೇಲ್ಕೊಳ್ಳ ನೆವದೆ ಮೊಲೆಯಂ ಪೆಜರೊಳ್‌ 
ನುಡಿವ ನೆವದಿಂದೆ ಫಲ್ಲಳ ಬಿಡಂಗನೊರ್ವಳ್‌ ವಿಲಾಸದಿಂದಿ ಮೆಅಸದಳ್‌ 
(೪2. 006): ವಸುಧಾಂಗನೆ ಮೇಲ್ಕೊಂಡಳೊ ಪೊಸಪಸುರ್ವಟ್ವಿಯ 
ವಿಳಾಸದಿಂದೆಸೆವ ದುಕೂಲಸಿಚೆಯಕಮನೆನೆ ತನ್ನದಿಯೆಸೆದುದದೊಂದುಭಯ 
ತಟವನಾಚ್ಛಾಂಬುಗಳಿಂ (೬12, 6.5). ೨. ಮೇಲಕ್ಕೆ ಎಳೆದುಕೊಳ್ಳು : 
ನೆಲೆಮೊಲೆಯಿಂದಂ ಮೇಲುದು ತೊಲಗಲ್‌ ಹಾರಾಂಶುವಂ ನಿಜಾಂಶುಕ 
ಪೆಂದಂದಲಘುಳಚೆ ಮೇಲ್ಕೊಳುತ್ತಾಕುಲತೆಯಿನೆಯ್ತಂದು ನೋಡಿದಳ್‌ 
ನೃಪವರನಂ (ರಂತ: ೪೬೯): [ಮೇಲ್ಮ್‌ 4 ಕೊಳ್‌] 
ಮೇಲ್ಸಂಬ (ನಾ). ಕಂಬದ ಮೇಲುಭಾಗ,-ತುದಿ ; ತುದಿಗಂಬ: 
ಕಾಯ್ಬಾರಿಯೊಳು ಕರ್ಬುನದ ಮೇಲ್ಸಂಬದಿ ಸಾಧನೆಗೆಯ್ದ ಪುಲ್ಲರದಿ ಐದದ 
ದಾರಿ ತಾ ನಾಲುತೆಣದೆ ತಾನಾದುದು ವೈತ್ಯರಿಗೆ (ಪೋಷಕ, 
0೨-೩೯) - [ಮೈೇಲ್ಮ್‌ 4 ಕಂಬ (ಆಕಂಭ)] 
ಮೇಲ್ಲಟ್ಟು. ಮೇಲುಸಟ್ಟ್ವು (ಕಿ)- ಎತ್ತಿಹಿಡಿ; ಸಮ 
ಪುಷ್ಟೀಕರಿಸು ; ಬೆಂಬಲಿಸು; ಅವ್ವ ಅಕ್ಕನನ್ನೇ ಮೇಲ್ಮಟ್ಟಿಕೊಂಡಳು 
(ಫಸ. ೦೪): ಮೇಲುಗಟ್ಟು: ನೀನಾದರೂ ನಿನ್ನ ಪ್ರಭುವನ್ನು 


ಬಂದ 


ಸು; 


೭೪೨೨ 


ಮೇಲ್ಸಾಣ್‌ 


ಮೇಲುಗಟ್ಟಿ ಯಾಕೆ ಮಾತಾಡಲಿಕ್ಕಿಲ್ಲ? (ತುಳಸೀ ೩೦೪) ; ಮೊಮ್ಮಗನನ್ನು 
ಮೇಲುಗಟ್ಟಿ ಕೊಂಡು ರುವಜೀ ಕಾಕು ತನ್ನ ಯಜಮಾನರೆ ಬಗ್ಗೆ ಆಡಿದ 
ಮಾತು ಸೋನೂತಾಯಿಗೆ ಅರ್ಥಾತ್‌ ರುಚಿಸಲಿಲ್ಲವೆಂದು ಬೇರೆ ಹೇಳ 
ಬೇಕಾಗಿಲ್ಲ (ರಕತ: 1, ೩೬)- [ಮೈಲ್‌ 2. ಕಟ್ಟು] 

ಮೇಲ್ಸಟ್ಟು, ಮೇಲುಕಟ್ಟು, ಮೇಲುಗಟ್ಟ್ಯು. ಮೇಲ್ಕಟ್ಟು (ನಾ). 
ಸಿಂಹಾಸನ ಮಂಟಪ ಮೊದಲಾದುವುಗಳ ಮೇಲುಭಾಗದಲ್ಲಿ ಅಲಂ 
ಕಾರಕ್ಕಾಗಿ ಕಟ್ಟುವ ಬಟ್ಟೆ; ವಿತಾನ ; ಮೇಲ್ಲಟ್ಟಿನ ಪಸುರ್ವಟ್ಟಿಯ 
ವೊಲ್ಲಿಳಿಗಳ್ನುಟ್‌ಯೆ ಗಗನದೊಳ್‌ (ನೂಕ. ೨-೦೬): ಅಮರೆ ತಾವರೆಯ 
ನೂಲಿಂ ಕೀಲಿಸಿದೆಳವಾಟ್‌ಯ ಸುಟಯೆಲೆಯ ತಳತಳಿಪ ಮೇಲ್ಲ 
[ಜಾಕಾಂ-ಲೃ)ಟ್ಟಿನೊಳಂ (ಕಂದ್ರಫು ೭-೯೩ ವ); ಕಾಮಾಸ್ಟ್ರನಿಳಯದೆ ಬಹಳ 
ಪಚ್ಚೆಯ ಮಾಂಟ ಧಾಮದ ಮೇಲ್ಸಟ್ಟಿನಂತೆ ರಾಮಣೀಯತೆವೆತ್ತ 
ಚೆಂದಳಿರ್‌ ಮಿಡಿಯಿಂದೆ ಮಾಮರ ಮನಗೊಳಿಸಿದುವು (ಮೋಡ. 3೪-೪೪). 
ಮೇಲುಕಟ್ಟು ; ಪಚ್ಚೆಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ 
ಪವಳದ ಚಸ್ವರವಿಕ್ಕಿ ಮುತ್ತುಮಾಣಿಕದ ಮೇಲುಕಟ್ಟಿ ಕಟ್ಟಿ ಮದುವೆಯ. 
ಮಾಡಿದರು (ಮಹಾರೇ- ಕ: ೨೦-೩೦); ಮೈಲುಕಟ್ಟೆನ ರುುಲ್ಲಿಗಳು ನೆಲಕಟ್ಟಿನ 
ನೀಲರತ್ನದೊಳು ಮಾರ್ಪೊಳೆಯೆ (663. 9೨-೦) $ 'ಮಹಂದ್ವಾರವ್ಯ 
ತೋರಣದಿಂದ ಅಲಂಕೃತವಾಗಿತ್ತು; ಒಳಗೆ ಎಲ್ಲೆಡೆಯಲ್ಲಿಯೂ ಚಿತ್ರದ, 
ಮೇಲುಕಟ್ಟುಗಳನ್ನು ಕಟ್ಟಿತ್ತು (64. ೩0): ಮೇಲುಗಟ್ಟು; ತಳಿತ 
ಪಲ್ಲವಸತ್ತಿಗೆಯ ಹೊಂಗಳಸಗಳ ಹೊದಣಕಿದ್ದ ರುಬಲ್ಲರಿಗಳ ವಿಚಿತ್ರಾಂಬರದ 
ಮುತ್ತಿನ ಮೇಲುಗ[ಣಃ- ಕಟ್ಟುಗಳ. . , ಲಹರಿಯಲಿ ರಂಜಿಸಿದುದ 
ನವರತ (ಕರಣ. 0-೭-09); ದಿವಿಜಲ್ಕೋಕದಲುರು ಮೆಲ್ಲನೆ ತದಕದಲಿ 
ನೆರದಿರಲೊಡನೆ ಗಗನವು ಎಚಿತ್ರಿಳ ಮೇಲುಗಟ್ಟಿನಿಸಿತು ವಸುಂಧರೆಗೆ 
(ತಾಳ್ಕರಾ-೩೩-೦&)- ಮೇಲ್ಯ್ಕಟ್ಟು : * ಉಲ್ಲೋಚಂ ಚುದ್ರೋವಯಂ 
ವಿತಾನಾ[ಹ್ವಯ)ಮೈನಲದು) ಮೇಲ್ಕಟ್ಟುಂ * (ವಸ್ತುಕೋ. ೪೯-೨೨); 
ನುಂದ ನಾರಂಗಪಟ್ಟೆಯ ಮೇಲ್ಯಟ್ಟನಂಬರದೊಳ್ಳಟ್ಟಿದಳೆಂಬಂತೆ ಸಂಜೆ 
ಸಂಜಾತ ಸ್ವರಾಗಪೆಟಲಮಂ ಪಸರಿಸೆ (ಗರಣ. ೩೭3); ರಾಶ್ರೀವಧು ತಾಂ 
ಕಟ್ಟಿದ ಬಹುರತ್ನದ ಮೇಲ್ಯಟ್ಟಿನಿಸಿದುದಂಬರಂ ಸುತಾರಾಗಣದಿಂ (nee: 
1-8೨); ಪದಳವಣಿಯ ಮೇಲ್ಕಟ್ಟನ ಸೊಬಗಿಂದ ಭುವನೇಶ್ವರಿಯೊಬ್ಬ 
ದುದು (ಕಂನರ: ೭-೬3). [ಮೇಲ್ಮ್‌ - ಕಟ್ಟು] 

ಮೇಲ್ಗಡೆ, ಮೇಲುಗಡೆ. ಮೇಲ್ಕಡೆ (ನಾ). ಮೇಲಿನ ಭಾಗ ; 
ಉಪರಿಭಾಗ : “ನಿಗಾಳಃ_ ೧. ಗಳೊದ್ದೇಶೇ-ಕುದುಲೆಗಳ ಕೂಗಿಗೆ ಹೆಸರು 
ಕುದುರೆಯ ಕೊರಳು ಮೇಲ್ಗಡೆಗೆ ಹೆಸರು” (ರಾಂ: 38). ಮೇಲು 
ಗಡೆ: () ಮೇಲೃಡೆ; “ವಿಶಾನಂ, ಉಲ್ಲೋಚಃ . . , ೨ 
ಮೇಲ್ಕಟ್ಟು - ವಸ್ತ್ರ ಛಾದಿನೀದಸ್ಥ್ರ _ ಮನೇ ಮೇಲ್ಕಡೆಗೆ ಕಟ್ಟುವ ಚಿತ್ರದ 
ಬಟ್ಟೆ” (ಸಿರ್ಧಾತಿ. ೨೦೩). "ಕೆಟಗಡೆ' ಪರಾ. [ಮೇಲ್‌ ಕಡೆ] 

ಮೇಲ್ಗತೆ (ನಾ). ಮುಂದಿನ ಕಥೆ, - ವೃತ್ತಾಂತ : ನಿನ್ನ ಮೆಲ್ನುಡಿಗಳ್ಗಿ 
ಕಿವಿಗುಡದವರಾರು ಮನ್ನುಥ ಪೈಳು ಮೈಲ್ಗತೆಯ (ಕೋಶತ. [eo 
ಕೇಳು ಮೇಲ್ಸತೆಯ ದಂಬೋಳಿಗೈಯನ ಪುರಿಗೋಳಿಯಿಂ (ಮುಡಿಕ್ಕಾ, 
6039 ಶೋಳರಾಜಿ ಸಂಗ್ಯಾ), [ಮೇಲ್ಮ್‌ ಕತ] 

ಮೇಲ್ಗಥೆ (ನಾ). - ಮೇಲ್ಗತೆ : ಸತ್ಕಳಾಧರನ ಒಲವಾಂತು ಮೇಲ್ಲಫೆ 
ವೇಳು ಲಾಲಿಸುವೆ ಲ್ವಿಲೆ ಮಿಗಲು (ನಂಮೋ, ೨-೨). (ಮೇಲ್‌, . ಕಥೆ] 

ಮೇಲ್ಸಾ? ಣ್‌. ಮೇಲುಗಾಣು (ಕ್ರಿ)- ಉಚಿತತೆಯನ್ನು ತಿಳಿದುಕೊಳ್ಳು; 
ಯೋಗ್ಯವಾದುದನ್ನು ಅರಿತುಕೊಳ್ಳು. ಮೇಲುಗಾಣು : ಭೂಪಾಲ 
ನಿನ್ನವರೆನ್ನ ಮಾತನು ಕೇಳಿ ಮನ್ನಿಸದೆ: ಮೇಲುಗಾಣದೆ ನೀರು ಕುಡಿದು 
ವಿತಾಳಿಸಿದರು (ಕುವರ. ೨೬-೩೭). 


IVs 


ಮೇಲ್ಸಂಡುಗೆಯ್‌ ಎ (ದೇವಸ್ಥಾನದ) ಮೇಲ್ವಿಚಾರಕನಾಗಿರು... 


ಮೇಲ್ಭಾಪು 


ಸೂತ್ರಧಾರಿಯಾಗಿರು : ಸ್ವಸ್ತಿಶ್ರೀ ಸಕರೇಸಿವಾದಿಗಳ ಪಾದಧೂಳಿ 
ಲೋಕೇಶ್ವರದ ಮೇಲ್ಲ ಣ್ಹುಗೆಯ್ಕೊನ್‌ ಆದಿತ್ಯ - ಶ್ರೀಹಡದೇವಪುತ್ರಂ 
(ತ ಸ ೦೬೭೩; 9ನೆಯ 83). [ಮೇಲಿ 4 ಕಾಣ] 
ಮೇಲ್ಸಾಪು. ಮೇಲುಗಾಹು (ನಾ)- (ವ್ಯಕ್ತಿಗೆ ಅಪಾಯವಾಗದ 
ಹಾಗೆ - ಆಥವಾ ಆ ವ್ಯಕ್ತಿಯು ತಪ್ಪಿಸಿಕೊಂಡು ಹೋಗದ 
ಹಾಗೆ: ಮಾಡುವ) ಮೇಲಿನ ಕಾವಲು. - ಪಹೆರೆ: ತನ್ನಯ 
ಮೇಲ್ಗಾ [೫೫ಂ: ಮೆಯ್ಕಾ]ಪಿನ ಭಟರುನ್ನತವಿಕ್ರಾಂತನಿಳಯರೆಯ್ತಂದಾ 
ಗಳ್‌ (ಫಿಕ್ಕಾಸ್ತ ೩-೨೪); ತೆರಕಣಾಂಬಿಯ ಬೇಹಾರಿ.: ರಣಧೀರನ 
ಮೇಲ್ಸಾಪಿಗೆ ಬಂದಿರುವ `ವೀರ (ಕಲ್ಕಿ. ೩-೬). ಮೇಲುಗಾಹು: ಮೇಲು 
ಗಾಹಿಗೆ ಜಟೆ ತ್ರಿಜಟೆಯರು . . - ಕಾಳರಕ್ಕಸಿಯರ ಸಮೂಹದ ಸೂಳು 
ಪ್ರಹರಿಗಳುಲುಹುಗಳ ಕರವಾಳು ಕೈದುಗಳಾಂತು ಕಾದಿಹರಯುತರನು 
ದಿನವು (ಉತ್ತಕ. ೪0-33). [ಮೇಲ್ಮ್‌ 4 ಕಾಪು 
ಮೇಲ್ಸಾವಲು, ಮೇಲುಗಾನಲ (ನಾ). ಮೇಲ್ವಿಚಾರಣೆ; ಉಸ್ತುವಾರಿ 
(6). : ಮೇಲುಗಾವಲು : ಭಕ್ಷಿ ಜಲಾಲುದ್ದೀನರೇ ಮೇಲುಗಾವಲನ್ನು 
ನೋಡಿಕೊಳ್ಳಬೇಕೆಂದು ಹುಕ್ಕುಂ ಆಯಿತು (ಯಂಕ: 6೪)" 
[ಮೇಲ್ಮೈ 4 ಕಾವಲು (« ಕಾವಲ್‌,)] 
ಮೇಲ್ಸಾಳಿ (ನಾ). ಆಕಾಶದ ಎತ್ತರದಲ್ಲಿ ಬೀಸುವ ಗಾಳಿ: 
ಯೊಳಲ್ಲಿಯ ' ಕೋಡುಂಗಲ್ಲ ಳೆ ಖೇಚರತೆವಡದು ಪಾಣುವ ತೆಜದಿಂ ಮೇ 
[mmo ಮೆ]ಲ್ಗಾಳಿಯಲೆಯೆ ಬಿಳಿಯ ಮುಂಗಿಲ್ಲ. ೪" ಪಾಜುವುವು ಖಚರಗಿರಿ 
ವನತಟದೊಳ್‌ (೪ರ೯ಕೀ- ೨-೭೩): [ಮೇಲ್ಮೈ 4 ಗಾಳಿ) 
ಮೇಲ್ಗುಡಿ (ನಾ). ಮೇಲಕ್ಕೆ ಎತ್ತಿ ಹಿಡಿದಿರುವ ಬಾವುಟ, ಧ್ವಜ ; 
ನವೀನಚೇನದಿಂ ಬಿತ್ತರವೆತ್ತ ಮೇಲ್ಗುಡಿ ನಿಮಿರ್ಚಿದ ಬಜ್ಜರಗಂಬಂ . . . 
ವಿರಾಜಿತಮಾಯ್ತು ವಿವಾಹಗೇಹದೊಳ್‌ (ಉಕೀ. ೪-೨). "ಮೇಲ್ಮುಡಿ 
ಗಟ್ಟು ' ಪರಾ. [ಮೇಲ್‌ 4- ಗುಡ್ಡಿ) 
ಮೇಲ್ಲುಡಿಗಟ್ಟು (ಕ್ರಿ): (ಸೊಂಡಿಲನ್ನು) ಧ್ವಜದಂತೆ ಮೇಲೆತ್ತಿ ಹಿಡಿ : 
ನಂಬಿಯಣ್ಣನಲ್ಲಿಗೆ ಸೊಕ್ಕಿದಾನೆ. ಮಿಕ್ಕು ಮಾಜ್‌ ಬಂದು ಮುಂದೆ ನಿಂದು 
೬ ಬಂಡಿಯಂ ಬಲವಂದು ಕಾಲ್ಗೆ ಅಗಿ ಮೇಲ್ಲುಡಿಗಟ್ಟಿ ಹೆಜಮೆಟ್ಟಿ 
ಸಜ್ಜಿನೆ ತಿರುಗಲ್‌' (ನಂಎರ. ೨-೨೮). (ಮೇಲ್ಲುಡಿ 4+ ಕಟ್ಟು] 
ಮೇಲ್ಸೆಯ್‌, ಮೇಲುಗೆಯ್‌; ಮೇಲುಗೈ. ಮೇಲ್ಗೈ (ನಾ). ೧. 
ಮೇಲಕ್ಕೆ ಎತ್ತಿದ: ಕೈ; ಮೇಲೆತ್ತಿ ಹಿಡಿದ ಹಸ್ತ: ಕೋಲ್ಲಜ್‌ಯ 
ಲಾನೆಗಳ ಸುಂಡಿಲ್ಲಳುಂ, - . ಮೇಲ್ಗೆಯ್ಯ [೫೫ ಲೈೈಯ] ರಥಿಕರ 
ಧನುರ್ದಂಡಮುಂ « ಸಾದ್ಲೊಂಡನ-ಳ್ಕುವು (ಕೈಬಲಾ- ೨೦-೦೪) - 
ಮೇಲುಗೆಯ್‌ : ೧. ಕಾಳೆಗಳ್ಕನುವಾಗಿ ರಥ ತುರಗಾಳಿ ಕರಿ ಕಾಲಾಳು 
ದೊರೆಗಳ. ಮೇಲುಗೆಯ್‌[೫೫ಂ: ಗೈ] ಚಿಮರಿಗಳನೀಕ್ಷಿಸುತ್ತಿ ಿದ್ದು ದುಭಯಲ 
(ಕಣಾಂ: 3-0). ಮೇಲುಗೈ: ೨- (ಆಲಂ) ಮಿಗಿಲು; ಹೆಚ್ಚುಗಾರಿಕೆ; 
ಹಿರಿಮೆ : ಬುದ್ಧಿಯ ಸೆಣಸಾಟ ಮೇಲುಗೈ ಆಗಿ ವಾಸ್ತವಿಕ ನಿಲುವಿನಿಂದ 


ಸಲ್ಲಿ 


೭೪೨೩ 


ಮೇಲ್ತೆರಿಗೆ 


ಕೊಡುವುದರ ಜೊತೆಗೆ ತರಕಾರಿ, ತರಪಡಿ: ತಳರಾಸಿ: ಮೇಲ್ಲೊಳೆಗ್ಗ 

ಲಾಭಸೆರೆ. ಮುಂತಾದ ಮರ್ಯಾದೆಗಳನ್ನು ಭೂಮಾಲೀಕರಿಗೆ ಕೊಡ 

ಬೇಕಾಗಿತ್ತು (ಶಂ350- ೧೦). " ಮೇಲ್ತೂಕ ' ಪರಾ.[ಮೇಲ್‌ 4 ಕೊಳಗ] 
ಮೇಲ್ವಾವಣಿ 'ಮೇಲ್ಸಾವಣಿ' ನೋ. 


5 |ಮೇಲ್ವೀಟು,ಮೇಲುಚೀಟಿ (ನಾ). ಅಡವು, ಹಕ್ಕು ಮೊದಲಾದುವುಗಳಿಗೆ 


೩5. 


36 


ದೂರಸರಿಯುವರು (ಗ್ರಾಂ. ೭೮); ಇದರಲ್ಲಿ ಆಕರ್ಷಣವೇ ಕ್ರಮೇಣ ಹೆಚ್ಚು] 


ಹೆಚ್ಚಾಗಿ ಮೇಲುಗೈ ಪಡೆಯುತ್ತಿದೆ (ಕೂಶುಟ್ಳು- 50) ; ಅಭ್ಯಾಸದಲ್ಲಿ 
ಯಾವಾಗಲೂ ಅವನದೇ ಮೇಲುಗೈ (ಕಂಗರೋ: 69). ೩. ಮಿಗಿಲಾದ 
ವ್ಯಕ್ತಿ: ಮೇಲುಗೈ ನೀನಾದೆ ಕುಸಿದರು ಪಾಂಡುನಂದನರು (ಉುವ್ಮಾಸ. 
0೩೨೩೦). ಮೇಲ್ಗೈ : ೨. ಮುಂದೆ ನನ್ನನ್ನು ಮಾರಿಸಿ ನನಗೆ ಮೇಲ್ಮೈ 
ಯಾದಳು (30: ೧೪) - [ಮೆನ್ಸ್‌ ೬ ಕೆಯ] 

ಮೋಲ್ಗೈ "ಮೇಲ್ಸೆಯ್‌' ನೋ. 

ಮೇಲ್ಲೊಳಗ (ನಾ). ಗೇಣಿದಾರನು ಮಾಲೀಕನಿಗೆ ತನ್ನ ಗೇಣಿಯನ್ನು 
ಕೊಡುವಾಗ ಅದರ ಜೊತೆಗೆ ಗೌರವಕ್ಕೆಂದು ಉಚಿತವಾಗಿ ಕೊಳಗದಲ್ಲಿ 
ಅಳೆದು ಕೊಡುವ ಹೆಚ್ಚಿನ ಧಾನ್ಯ: ಗೇಣಿದಾರರು 


ಗೇಣಿಯನ್ನು 


46 


45 


ಸಂಬಂಧಿಸಿದಂತೆ ಕೋರ್ಟಿನಲ್ಲಿ ವೃವಹಾರನಡೆಸಲು ಒಬ್ಬನು 
ಮತ್ತೊಬ್ಬನಿಗೆ ಅಧಿಕಾರವನ್ನು ವಹಿಸಿ ಕೊಡುವ ಪತ್ರ, -ಅಧಿಕಾರ 
ಪತ್ರ: ನರಸಿಂಹಭಟ್ಟರು ತಮ್ಮ ಹೆಸರಲ್ಲಿರುವ ಸೆಟ್ಟರ ಆಸ್ತಿಯ ಅಡವಿನ 
ಮೇಲ್ವೀಟನ್ನು ಕೃಷ್ಣಭಟ್ಟರಿಗಿಟ್ಟರು (ಮಕ್ಕಿಸಂ- ೪): ಮೇಲುಚೀಟಿ ; 
ನಾಗರಾಜ ಕೊಡುವ ಹಣಕ್ಕೆ ಠೋಕರ ಕೊಟ್ಟಾಯಿತು . . - ಈಗ ಅದನ್ನು 
ಪೇಟೆಯ ಸಾಹುಕಾರರಿಗೆ ಮೇಲುಚೀಟಿಗೆ ಕೊಟ್ಟಿದ್ದುನೆಂದೂ ಕೇಳಿದೆ 
(ಕಂಡೂ: ೨೩೪). [ಮೇಲ ಸ ಚೀಟು] 

ಮೇಲ್ಭಾವಣಿ, ಮೇಲ್ಚಾವಣಿ (ನಾ): ಮನೆಯ ಮೇಲುಭಾಗದ ಸೂರಂ; 
ಮಾಡು: ಇದರ ಎತ್ತರ ಸಾಮಾನ್ಯವಾಗಿ ನೆಲದಿಂದ ' ಮೇಲ್ಭಾವಣಿಯ 
ವರೆಗೂ ಇರುತ್ತದೆ (ಕ೭ಕೋ- 1. 393), ಆಳವಾಗಿ ನೆಟ್ಟ ಸ್ತಯವು 
ಮನೆಯ ಮೇಲ್ಭಾವಣಿಯನ್ನು ಭದ್ರವಾಗಿ ಹಿಡಿದಿರುವಂತೆ ನೀನು 
(ದೇವಮಾನವಾದಿಗಳಿಗೆಲ್ಲ) ಅವಲಂಬನವನ್ನು ಕೊಟ್ಟು ನಿಲ್ಲಿಸಿದ್ದೀಯೆ 
(ಪಾರ. ೦) ಮೇಲ್ಚಾವಣಿ. ಮೇಲ್ಮಾವಣಿಯ ಮೇಲೆ ಪಾರಿವಾಳ 
ಗೂಡು ಕಟ್ಟಿದೆ (ಕೂ). (ಮೇಲ್‌, 4. ಛಾವಣಿ] 

ಮೇಲ್ಪನಿಖೆ (ನಾ). ಪುನಃ ಪರೀಕ್ಷಿಸುವುದು ; ಮತ್ತೊಮ್ಮೆ ಮಾಡುವ 
ವಿಚಾರಣೆ : ಮೇಲ್ಕಂಡ ತೀರ್ಪನ್ನು ರದ್ದುಗೊಳಿಸಬೇಕೆಂದೂ ಮೇಲ್ಪನಿಬೆ 
ಗಾಗಿ ಈ ಮೊಕದ್ದಮೆಯನ್ನು ಆದೇ ಕೋರ್ಟಿನ ಮತ್ತೊಂದು ಶಾಖೆಗೆ 
ವರ್ಗಾಯಿಸಬೈಕೆಂದೂ ಮನವಿ ಮಾಡಿಕೊಳ್ಳುತ್ತೇನೆ (ಕೃನರು- ೨೦೩) - 

[ ಮೇಲ್ಮ್‌ 4. ತನಿಖೆ (< ತನಕ) ] 

ಮೇಲ್ವರ ಮೇಲುತರ (ನಾ). ೧. ಉತ್ತಮ ಮಟ್ಟ ; ಶ್ರೆ ್ರೀಷ್ಮದರ್ಜೆ. 
೨. ಜೀವವಿಕಾಸದ ಮೇಲಿನ ಮಟ್ಟ,-ಹೆಚ್ಚಿನ ಸ್ತರ : ಎಲ್ಲಕ್ಕಿಂತಲೂ 
ಉತ್ತಮವಾದುವು ಐದುಇಂದ್ರಿಯಗಳನ್ನು ಪಡೆದಿರುವ ಪಂಚೇಂದ್ರಿಯ 
ಜೀವಗಳು. ಇವಕ್ಕೆ ಮೇಲಿನ ನಾಲ್ಕು ಇಂದ್ರಿಯಗಳಲ್ಲದೆ ಶ್ರವಣೇಂದ್ರಿಯವೂ 
ಇದೆ. ಮೇಲ್ತರದ ಪ್ರಾಣಿಗಳೆಲ್ಲ ಈ ವರ್ಗಕ್ಕೆ ಸೇರಿವೆ (ತಕ್ಕಶ್ಪಾ- ೦೪): 
ಮೇಲುತರ: ೧. ಮೇಲುತರದ ಪಟ್ಟೆ ವರಸೂಪು ಸಕಲುಶಿ ಜೂಲುಗಳಿಂದ 
ರಂಜಿಸುವ ಕಾಲುವೇಗದ ಶುನಿವಿಡಿದ ಕಿರಾತರು ಸಾಲಿಟ್ಟು ನಡೆದರೊಗ್ಗಿ ನಲಿ 
(ಮೋಡ: ೧೯-೦೦)... [ಮೇಲ್‌ + ತರ್ಕ] 

ಮೇಲ್ತರಗತಿ (ನಾ): ಎ ಮೇಲ್ತರ.೧; ೧೦ನೆಯ ಶತಮಾನದ ಶಾಸನ 
ಸಾಹಿತ್ಯವು ಹಿಂದಿನ ಶತಮಾನಗಳಿಗಿಂತ ಮೇಲ್ತರಗತಿಯದುಾಗಿದೆ (ಸಾಹಿತ. 
ಮೇಲ್ವರಗತಿಯ ರಾಗಾಲಾವನೆನ್ನು ತುಳವಿಶಿಷ್ಟವಾಗಿ ಮಾಡಲು . , , 
ಹೊಸಮಾದರಿಯ ' ಸಾಹಿತ್ಯವನ್ನು ಕನ್ನಡಿಗರು ಪ್ರಚಾರದಲ್ಲಿ ತಂದರು 
(atom ೬೩) - [ಮೇಲ್ಮೈ -- ತರಗತಿ] 

ಮೇಲ್ರುಟಿ " ಮೇಲ್ದುಟಿ” ನೋ. 

ಮೇಲ್ವೂಕ (ನಾ). ವ್ಯಾಪಾರದಲ್ಲಿ ತೂಕಕ್ಕಿಂತ ಮತ್ತಿಷ್ಟು ಕೊಡುವ 
ಹೆಚ್ಚಿನ ಪದಾರ್ಥ ; ಕೊಸರು : “(ವ್ಯಾಪಾರ) ಕೆಲವು ಸರಕುಗಳ 
ಮಾರುಟದಲ್ಲಿ ಕೊಂಡುಕೊಂಡ ಪ್ರತಿ ೧೦೪ ಪೌಂಡು ತೂಕಕ್ಕೆ ಕೊಸರಾಗಿ 
ಕೊಡುತ್ತಿದ್ದ ೪ ಪೌಂಡು ತೂಕ ; ಮೈಲ್ತೂಕ, ಕೊಸರು”(೧£೪- ಇಂಕನಿ). 

[ಮೇಲ್‌ 4 ತೂಕ] 

ಮೇಲ್ವಿನಿಗೆ. ಮೋಲುತೆರಿಗೆ (ನಾ). ಒಂದು ಗೊತ್ತಾದ ಮೊತ್ತವನ್ನು 
ಮಾರಿದ ಆದಾಯದ ಮೇಲೆ, ಸಾಧಾರಣ ಆದಾಯತೆರಿಗೆಯ 
ಜೊತೆಗೆ ಹಾಕುವ ಹೆಚ್ಚಿನ ತೆರಿಗೆ: “ಮೇಲ್ತೆರಿಗೆ, ಸೂಪರ*ಟ್ಯಾಕ್ಸ್‌” 


ಮೇಲ್ತೋರಿಕೆ 


(8207-4೫ ಶತ್ರಿನಿ- ೩). ಮೇಲುತೆರಿಗೆ ; “ (ಒಂದು ಗೊತ್ತಾದ 
ಮೊತ್ತಕ್ಕೆ ಮೇಲ್ಪಟ್ಟ ಆದಾಯದ ಮೇಲೆ, ಸಾಧಾರಣ ಆದಾಯ 
ತೆರಿಗೆಯ ಜೊತೆಗೆ ಹಾಕುವ) ಮೇಲುತೆರಿಗೆ " ($upe-ts. ಇಂಕಪಿ)- 
[ಮೇಲ್ಮೈ + ತೆರಿಗೆ (ಎತೆಆಗೆ)] 
ಮೇಲ್ರೋರಿಕೆ (ನು). ಹೊರನೋಟ ; ಸ್ಕೂಲದೃಷ್ಟಿ : ಮಾನವ 
ಸಮಾಜದಲ್ಲಿ ಕಂಡುಬರುವ ಅಜ್ಞಾನ; ಅಸಮಗ್ರ ಜ್ಞಾನ- ಮೇಲ್ತೋರಿಕೆಗೆ 
ದುಷ್ಟ ಎಂದೆನಿಸತಕ್ಕ ಪ್ರವೃತ್ತಿಗಳು ಪರಮಾತ್ಮನ ಲೀಲೆಯ 
ಅಭಿವ್ಯಂಜನೆಗಳೆಂದು ಭಾವಿಸಲ್ಪಟ್ಟಾಗ ಅವುಗಳ ಬಣ್ಣವೇ ಬದಲಾಯಿಸು 
ತ್ತದೆ (ತತ್ನಪ್ತಾ. ೦೨೬), [ಮೇಲ್‌ + ತೋರಿಕೆ ( ಆ ತೋಟಕೆ ] 
ಮೇಲ್ದಂಡೆ (ನಾ): ಮೇಲುಭಾಗದ ತೀರ ; ಕೃಷ್ಣಾನದಿಯ ಮೇಲ್ಮಂಡೆಯ 
ಕಾಲುವೆಯಲ್ಲಿ ಈಗ ಹೆಚ್ಚಾಗಿ ನೀರು ಹರಿಯುತ್ತಿದೆ (ಕೊಂ). 
[ಮೇಲ್‌ + ದಂಡೆ] 
ಮೇಲ್ಪರ್ಜೆ (ನಂ). ಉತ್ತಮಮಟ್ಟ ; ಶ್ರೇಷ್ಠ ದರ್ಜೆ: 
ಮತ್ತು ವಿದ್ಯಾವಂತರು ; ಮೇಲ್ಮರ್ಜೆಯವರು ” (The 
ಶೂ: ೦೦, [ಮೇಲ 4 ದರ್ಜೆ] 
ಮೇಲ್ಡಾಯ. ಮೇಲುದಾಯ (ನಾ)- ೧, ಪಗಡೆಯಾಟದಲ್ಲಿ ಬೀಳುವ 
ಉತ್ತಮವಾದ ಗರ, _ ಸಂಖ್ಯೆ: ಶಕುನಿಯೊಡನಂಧಕಾವನಿಪಕುಮಾರ 
[ನುಮಾ]ಔ ನೆತ್ತಮಂ ಧರ್ಮಜನಾ ಶಕುನಿಗೆ ಮೇಲ್ಜಾಯಮನಜಃಬ 
ಕುಡುತ್ತಿರೆ. (ಬಜಾನೇ. ೦೦-೯5). ೨. ಚದುರಂಗದಾಟದ ಒಂದು 
ಉತ್ತಮವಾದ ನಡೆ: ಪಿಡಿಯಾನೆಗಳ ನಾಳೊತ್ತು ರಥಕಿ ಕೈದುಡುಕು 
ಮಂತ್ರಿಯ ಮೇಲಕೇಜು ಕಡುಗುವುರೆಯ ಸೊಕ್ಕ ಮುಆಯೆಂದು 
ಚದುರಂಗದಡಿಯ . ಮೇಲ್ಜಾಯ ಪೇಳಿದಳು. (ಕಂತು... ೬-020)- 
ಮೇಲುದಂಯ ; ೩. ಒಳ್ಳೆಯ ಯುಕ್ತಿ ; ಉತ್ತಮವಾದ ಹಂಚಿಕೆ: 
ಹೇಳರೇ ಭೀಷ್ಮಾದಿ ಹಿರಿಯರು ಮೇಲುದಾಯವ ಬಲ್ಲವರು ಹೆಚ್ಚಾಳು 
ತನದಲಿ ಹಿಗ್ಗಿ ಕಂಡಿರೆ ಜಯದ ಜಾಲಗಳ (ಕುಠ್ಠಾಕ- 0-೦. ೪. 
ಅತಿಶಯವಾದ ಶಕ್ತಿ. -ಸಾಮರ್ಥ್ಯ : ಲಲಿತ ಹೇಷಾಧ್ವನಿಯ ಹಯ 
ಮಂಡಲದ ಮೌಳಿಯ ಮೇಲುದಾಯದ 'ಲುಳಿಯ ಚೀತ್ಮೃತಿರವದ, , , 
ರಥದೊಳಗೆ ನಿಂದಾ ಶಕ್ರಸಾರಥಿ ನುಡಿಸಿದನು ನರನ (ಪಂ: ೬-0೪) 
[ಮೋಲ್‌ 4: ದಾಯ್ಯ] 
ಮೇಲ್ಭುಟಿ. ಮೇಲುದುಟಿ. ಮೇಲ್ತುಟೆ ` (ನಾ). ಮೇಲಿನ ತುಟಿ, - 
ಓಡ: ಮೇಲ್ಲುಟಿಯೊಳ್‌ ಸುಳಿಯಶ್ವಕ್ಕಾಲ್ಲಿರಲಾ ತುರಗಂ ತಾಂ 
ಕೊಲ್ಬಪುದಾಳ್ವನ ತಾಯಂ ಬಲ್ಲಿಟವಿಂತಿದು (2೪೦: ೪-00-೯0): 
ಮೇಲುದುಟಿ: ($)- ಮೇಲ್ತುಟಿ : 1ರಣಣ ಮೇಲ್ದುಟಿ (805, 0೨). 
[ಮೇಲ್ಮಾ * ತುಟಿ] 
ಮೇಲ್ದುಡುಗೆ (ನಾ). ದೇಹದ ಮೇಲುಭಾಗಕ್ಕೆ ತೊಡುವ ವಸ್ತ್ರ 
ಆಭರಣ ಮುಂತಾದುವು; ತಕಾರದ ತೃತೀಯತ್ವ ಕ್ಕೆ - ಕಣ್ಣೆ ಅವು; 
ಮೇಲ್ಭುಡು [ಶಾಣಂ- ಡಿ]ಗೆ (ಕಮರ- ೩೫ ಶ್ರಯೋ).- 
[ಮೇಲ್‌ 2. ತುಡುಗೆ (ಎ ತೊಡುಗೆ)] 
ಮೇಲ್ಮೆಸೆ (ನಾ). ಮೇಲಿನ ದಿಶೆ; ಉಊರ್ಧ್ವದಿಕ್ಕು : ಥಳಥಂಸಿ 
ಬೆಳುಪೊದಗಿ ಬೆಳ್ಳಿಯ ಬಳ್ಳಿಗಳ ಛಂದದಿ ಬೆಳೆದು ಮೇಲ್ಮಿಸೆಗೆ ಪಸಂಸಿ 
ಸಲೆ ಬೆಳಗುತಿರಲು (ಂಸಪು. ೩9-೫) - [ಮೇಲ್‌ 4 ದೆಸ್ಕೆ] 
ಮೇಲ್ನೋಟೆ (ನಾ). ಹೊರಭಾಗದ ತೊಗಟೆ, -ಸಿಪ್ಪೆ: 
ಸಂದ ಮೇಲ್ವೋಟಿಗೆ ಚೂರಿಯಿಂದ ಕಚ್ಚುಹಾ 
೪-4): [ಮೇಲ್‌ 4 ತೋಟೈ (-ಆತೊಗಟು)] 
ಮೇಲ್ನಾಡು. ಮೇಲುನಾಡು (ನಾ). ೧. ಎತ್ತರವಾದ ಪ್ರದೇಶದ 
ನಾಡು; ಪ್ರಸ್ಮಭೂಮಿ : ಡು; ಮೇಲ್ನಾಡು; 


“ ಧನಿಕರು 


classes: 


ಜಾಗ್ರತೆ 


(ಮುಂಲರು: 


ಟು 


“ ಮಲೆನಾ: 


೭೪೨೪ ಮೇಲ್ಪಂಕ್ತಿ 
ಪ್ರಸ್ಥಭೂಮಿ” (land. 118): ೨. ಮೇಲಿನ ನಾಡು ; 
ದೇವಲೋಕ; ಸ್ವರ್ಗ:  ನಡುನುಡು ಮೈಲ್ಲುಡು ಕೀಳುನಾಡೆಂಬ 
ಮುಪ್ಪೊಡವಿಯೊಡೆಯನ ಹೆಮ್ಮಗಗೆ ತಡೆಯಂಂಟೆ (03 ೫-೬). 
ಮೇಲುನಾಡು; ೨. ನೋಡುತ ಸುಮ್ಮನಿಪ್ಪುದು ಲೇಸೆ ಬಾ ಮೇಲು 
ನಾಡಿನರಸೆ ಸ್ವಾಮಿಗುಸುರು (ಶಠತ- ೬೦-೫೭): 
[ಮೇಲ್ಮೈ ೬ ನಾಡು] 
ಮೇಲ್ನೀರು (ನಾ). ೧. ಪ್ರವಾಹದ ಮೇಲುಭಾಗದ ನೀರು; “ನೆಲ. 
ಮೊ.ಗಳ ಮೇಲ್ಮೈ ಯಲ್ಲಿ ಸೇದಿ ಹರಿದು ಹೋಗುವ ನೀರು : ಮೇಲ್ನೀರು” 
(surface-water. ಇ0ಕ2) ; ನದಿಯ ಮೇಲ್ಲೀರಿನಲ್ಲಿದ್ದ ದೋಣಿ 
ಪ್ರವಾಹದ ಜೇಗದಿಂದ ಬಹುಬೇಗನೆ ದಡ ಸೇರಿತು (ಛು: ೩89). 
೨. ಸ್ನಾನಾನಂತರ ಅಥವಾ ಪಾತ್ರೆ, ಪರಡಿ, ಬಟ್ಟೆ ಇತ್ಯಾದಿಗಳನ್ನು 
ಸ್ವಚ್ಛಗೊಳಿಸಿದ ನಂತರ (ಮಡಿಯ ಕಾರಣಕ್ಕಾಗಿ) ಹಾಕಲುಗುವ 
ನೀರು. [ಮೈಲ್‌ 2. ನೀರ್ಕು (-ನೀರ್‌)] 
ಮೇಲ್ಮೈಲ, ಮೇಲುನೆಲ-(ನಾ). ೧. ಊರ್ಧ್ವಲೋಕ; ಸ್ವರ್ಗಲೋಕ; 
ಮೇಲ್ಲೆಲವನೀ ನೆಲಕೆ ಹೊಸೆದ ತೆರನಿಯ್ತು (ಊರೆ. ೩೦೬೭). 
ಮೇಲುನೆಲ : ೨. ಎತ್ತರವಾದ ಸ್ಥಳ, -ಪ್ರದೇಶ ; ದಿನಕರನುದಯ 
ದಲಿ ಮುಂಗಾಳೆಗದ ಗಾಢಾುಭಿಲಾಡರು ' ಬಂದು ಕಣನೊಳಗೆ ಮೇಲು 
ನೆಲನಲಾದಬಲಕುರುಭೂಪುಲನೆವರೆೊಡ್ಡಿದರು (ಕುನ್ಕಾರೀ- ೬-೦): 
[ಮೇಲ್‌ _ ನೆಲ] 
ಮೇಲ್ಗೆಲೆ (ನಾ). ೧. ಮೇಲಿನ ಮಹಡಿ--ಅಂತಸ್ತು : ಪೊನ್ನ 
ಕರುಮಾಡದ ಮೆ:ಲ್ಗೆಲೆಯಲ್ಲಿ ಗಾಡಿಯಿಂಬೆನೆ ನೆರೆದೋಲಗಂ ನಲವು ಕ್ಲೈ 
ಮಿಗೆ ತನ್ನನೆ ನೋಡುತಿರ್ಪಿನಂ (ಕನ್ನಿಕಾ 63) ; ಮೈಲ್ನೆಲೆಯ ಕನಕ 
ಪರ್ಯಂಕಪೀಠದೊಳ್ಗಾ ಡಿಯಿಂ ಕುಳ್ಳಿರ್ದೆ (೫೩೫: 6.028 2). : ೨. 
ಮೇಲಿನ ತುದಿ, -ಅಗ್ರಭಾಗ ; ಗಿರಿಯನಡಜ ಮೇಲ್ಮೆ ಲೆಯನೆಯ್ದಿ ದ 
ಭೂವರನುದಯಾದ್ರಿಯಗ್ರದೊಳು ... ತರಣಿಯಂದದವೊಲೊಬ್ಬದನು 
(ಕ್ರೀಚ9- 5೬೭): ೩. ಉತ್ತಮವಾದ ಮಟ್ಟ; ಶ್ರೇಷ್ಠವಾದ 
ಸಿತಿ; ಹಾರೂನ್‌ ಮತ್ತು ಮಾಮೂನ್‌ ಅವರ ಆಳಿಕೆಯಲ್ಲಿ ಮುಸ್ಲಿಂ 
ಸಗೀತಕಲೆ ತನ್ನ ಮೇಲ್ನೈಲೆಯನ್ನು ಮುಟ್ಟಿತು 
[ಮೈಲ್ಮ್‌ 4. ನೆಲೈ) 
ಮೇಲ್ನೋಟ, ಮೇಲುನೋಟ (ನಾ). ೧. ಹೊರನೋಟ; 


(«1 ox0. ouo)- 


ಸೂಲ 
ಸ್ಕೂಲ 


ದೃಷ್ಟಿ : . ಮೇಲ್ನೋಟಕ್ಕೆ ಪರಸ್ಪರ ವಿರುದ್ಧಗಳಾಗಿ ಕಾಣುವ ಈ ಎರಡು 
ದರ್ಶನಗಳನ್ನು ಸಮನ್ವಯಗೊಳಿಸಿ ಎರಡರ ಆತ್ಮಂತಿಕಗುರಿ ಒಂದೇ 
ಎಂಬುದನ್ನು . . : ಮನಗಾಣಬಹುದು (ಕರ: 03೭). 


೨. (ಆಲಂ) 
ಮೇಲ್ವಿಚಾರಣೆ ; ಮೇಲ್ತನಿಖೆ; ಉಸ್ತುವಾರಿ: ನನ್ನ ಮೇಲ್ನೋಟ 
ದಲ್ಲಿಯೇ ನಡೆಯುವ ಸಮತ್ಮಖದ ಚಾವಡಿಯಲ್ಲಿ ಕರಣಿಕನಾಗಿ ಸೇರಿಕೊಂಡಿರ 
ಬೇಕು (ಹಗಳ: ೮: ಮೇಲುನೋಟ : ೧. ಮೇಲುನೋಟಕ್ಕೆ 
ನಿನ್ನ ಈ ತೀರ್ಮಾನ - - . ನಿರ್ದೋಷವಾಗಿ ಕಾಣುತ್ತೆ (ಕಕಯೋ.. wy; 
ಮುಸ್ತವಿಕತೆಯ ಗುರಿ ಗ್ರಾಹ್ಯಮೆದೇ ಮೇಲುನೋಟಕ್ಕೆ ತೋರುತ್ತದೆ 
(ಸಮಾರೋ- 003) ; ಇದು ನಾಟಕದ ಮೇಲುನೋಟದ ಮುಕ್ತಾಯದ 
ಸ್ವರೂಪ (ಅರೃತ್ರ- ೩೫೫1೪, ಬೀ): ೨. ಆಲಿಕಲುಗಳ ಕಡಿವಡುಕ್ಕಿನ 
ಚೀಲಣದ. ಹಂಗೇಕೆ ನಿಮ್ಮಡಿ ಮೇಲುನೋಟವ ನೋಡೆ ರಥಪರಿಯಂತ 
ಕಾಳಿಗವೆ (ಕುಷ್ಮಾರ್ರೋ. 00:40)- ೩. ಶುಭ; ಮಂಗಳ; ಕಾಲ ಕೈಗೂಡಿ 
ದರೆ ಬ್ರಾಹ್ಮರು ಲೋಲರೇ ದೊರಕುವರು ಪುಣ್ಯದಲೇಳಿಗೆಯ ಹರಿ ಮೇಲು 
ನೋಟವ ನೋಡಿಸುವನೆಂದ (ಸಂಕ: ೨೭-೦೪). [ಮೇಲ್‌ 4 ನೋಟ] 

ಮೇಲ್ಪಂಕ್ತಿ, ಮೇಲುಪಂಕ್ತಿ (ನಾ). ೧. (ಅನುಕರಿಸಲು ಯೋಗ್ಯವಾದ) 
ಉತ್ತಮವಾದ ಮಾದರಿ: ಉಚಿತವಾದ ಆದರ್ಶ ; ಆ ರಚನೆಗಳೇ 


ಮೇಲ್ಪಂಗ್ರಿ, 


ಅವರಿಗೆ ಮೇಲ್ಪಂಕ್ತಿ (ಕಾರರ- ೫೬೭) ; ಪಂಪನು ಒಂದು ಆಗಮಿಕಕಾವ್ಯ 
ವನ್ನೂ ಇನ್ನೊಂದು ಲೌಕಿಕಕಾವ್ಯವನ್ನೂ ಬರೆದು ಕವಿಕುಲಕ್ಕೇ ಮೇಲ್ಪಂಕ್ತಿ 
ಯಾದನು (ಸಾಹಸ: ೨3: ಮೇಲುಪಂಕ್ಷಿ: ೧. ನಿನ್ನ ಕೈಕಾಲ್‌ 
ಬೆರಳುಗಳ ಮಾಟವ ನೋಡಿ ಹೊಳೆಯುಪುದು --ಕೈವಾಡದವರ ಕೈಚಳಕದ 
ಕುಸುರಿನ ಮೇಲುಪಂಕ್ರಿ (ಕಡೂರ: ೩-08); ಇವು ಬಹುಮಟ್ಟಿಗೆ 
ಪಾಶ್ಚಾತ್ಮವಿಮರ್ಶೆ ಪ್ರಬಂಧಗಳ ಸತ್ವವನ್ನು ಹೀರಿ ಆ ಮೇಲುವಂಕ್ರಿಯಲ್ಲಿ 
ಬಂದವು (ಜಮ: ೯, ಮುನ್ನು): ೨. ಮೊದಲ ಸಾಲು; ಮುಂದಿನ 
ಸಾಲು ; ಅಗ್ರಪಂಕ್ತಿ: ನೀವು ಬಂದೀ ಪಂಕ್ತಿ [ಜಾಕಾಂ- 'ತಿ]ಯ 
ಠುವಿನಲಿ ಕುಳ್ಳಿರೆ ಎನುತ , . . ಮಿಗೆ ನಯಪೋವಿ ಮಾತಾಡಿಸುತ 
(ಸಲಿ. ೫೯-೯). (ಮೇಲ್‌, 4 ಪಕ್ಷಿ) 

ಮೇಲ್ಪಂಗ್ರಿ, " ಮೇಲ್ಪಂತಿ' ನೋ. 

ಮೇಲ್ಬಂತಿ, ಮೇಲ್ಪಂಗ್ಲ್ತಿ (ನಾ). ಮೇಲ್ಪಂಕ್ತಿ ೧: ಮದನಂ 
ತ್ರಿಜಗದ 'ಚೆಲ್ವಿಂಗಿದೆ. ತಾಂ ಮೇಲ್ಪಂತಿಯೆಂದಳಿಕಫಲಕದೊಳುನ್ನುದದಿಂ 
'ಬರೆದಂಜನವರ್ಣದ ಸಾಲೆನೆ ಕುಂತಳುಳಿಯೊ್ಪಿದುವವಳು (ಉರ್ಕಟಿ- ೬-೦೦೨); 
ಇನ್ನ ಪ್ಪ,ಸತಿಯರಿಗೆ ಮೇಲ್ವಂತಿಯೆನೆ ಸಂಪನ್ನೆವೆಸರು ಪಡೆದಿಹಳು (ಕ್ರೀಶಾರ- 
೨-0). ಮೇಲ್ಮಂಗ್ತಿ * ಹಿಂದಿನವರ ಆದರ್ಶಗಳು, ಬರುವ ಪೀಳಿಗೆಗೆ 
ಮೇಲ್ಪಂಗ್ರಿಯಾಗುತ್ತವೆ (16- 830)- (ಮೇಲ್‌, - ಪಂತಿ] 

ಮೇಲ್ಭಹರಿ, ಮೇಲ್ಬಾರಿ (ನಾ). : (ಕೋಟೆಯ) ಮೇಲ್ವಿಚಾರಣೆಯ 
ಕಾವಲು : ಒಡನೊಡನೆ ಸುಳಿವ ಮೈೇಲ್ಬಹರಿಯಾಳ್ಗ ೪ ಚೀಳುತಿಹ 
ಕಹಳೆಗಳ್‌ . . . ಎಸೆದುದಾಗಳಾ ತ್ರಿಪುರದಾಳ್ವೀರಿಯೆಡೆಯೆಡೆಯೊಳತಿ 
ನಿಬಿಡಮಾಗಿ (804. 93-00). ಮೇಲ್ಭಾರಿ : ಚೆಂಗಣಿಗಿಲ ದಿವ್ಯಪನಿಮಳ 
ಕೆಜಗುವ ಭೃಂಗವಿಂಡುಗಳ ರೋಂಕಾರ" ಅಂಗಜವನದಂರ್ಗಕಿಟ್ಟ ಮೇಲ್ವಾ 
[ಲ್ವಾಸರಿಯ ಪೊಂಗಿದಾಳ್ದನಿಗಳಂತಿಹುವು. (ಕಂತಿ. ೫-003) 

[ಮೇಲ್‌ - ಪಹಂ] 

ಮೇಲ್ಭಾಟಿ (ನಾ). ಒಂದು ಊರಿನ ಹೆಸರು: ಚೋಳ ಚೇರ ಪಾಣ್ಮ್ಯಾದೌ 
ನಿರ್ಜ್ವತೇ ವಿಜಯಸ್ಕನ್ನಾ ವರೇ ಮೇಲ್ಭಾಟ್ಯಾಂ ಸ್ಥಿರಾಸೀಿಭೊತೇ (ನ್ಮೀಂ- 
0688 90-9೬; 95): [ಮೇಲ್‌ 4 ಆ. ಪಾಡ್ಮಿ ) 

ಮೇಲ್ಭಾಟು " ಮೇಲ್ಬಾಡು' ನೋ. 

ಮೇಲ್ಭಾಡು, ಮೇಲ್ಬಾಟು (ನಾ). ಉತ್ತಮರೀತಿಯ ಸ್ಥಿತಿ; ಪ್ರಗತಿ? 
ಸುಧಾರಣೆ: ಹೊಸ ಬಂದರುಗಳನ್ನು ಕಟ್ಟಿ ಹಳೆಯ ಬಂದರುಗಳನ್ನು 
ಮೇಲ್ಭಾಡು ಮಾಡಿದರು (ಕಿ ೩೬) ; ಪರಿಹಾರದ್ರವ್ಯವನ್ನು ಕೊಡುವ 
ಘನವಾದ ಮೇಲ್ಬಾಡನ್ನುಂಟುಮಾಡಿದರು (ಕಾಗ್ಮತಿ. 34): ಮೇಲ್ಬಾಟು; 
ಸರ್ವತೋಮುಖವಾದ ಭಾರತೀಯಸಾಮಾಜಿಕಜೀವನದ ಮೇಲ್ಬಾಟುಗಳು 
ನಡೆದು .'. . ಮಹಾತ್ಮಾಗಾಂಧಿಯವರು ಹೇಳಿರುವ ಭವಿಷ್ಯವಾಣಿಯು 
ದಿಟವಾಗಲೆಂಬುದೇ ದೇಶಭಕ್ತರಿಲ್ಲರ ಹಾರೈಕೆ (ರಾರದ- ೩೩) ; ಆರ್ಥಿಕ 
ಸ್ಥಿತಿಯಲ್ಲಿ ಮೇಲ್ಭಾಟು ತಂದು. . . ನಾಡನ್ನು ಕಟ್ಟಬಯಸಿ ದುಡಿಯು 
ವವರಿಗೆ ಮೊದಲು ಗ್ರಹಿಸಿಕೊಂಡಿರಬೇಕಾದ ಅಗತ್ಯದ ಆಧಾರಗಳಿಲ್ಲ ( Data) 
ಇಲ್ಲಿ ಸಿಕ್ಕುತ್ತವೆ. (೪೭8. ೦೫). [ಮೇಲ್ಮೈ 4 ಪಾಡ್ಕು ] 

ಮೇಲ್ಭಾಯ (ನಾ). (ಮೇಲಿನ ಕಟ್ಟಡದ ಭದ್ರತೆಗಾಗಿ ಹಾಕುವ) ಅಡಿ 
ಪಾಯೆದ ಮೇಲಿನ ಮತ್ತು ಕಟ್ಟಬೇಕಾಗಿರುವ ಗೋಡೆಯ ಕೆಳಗಿನ 
ಭಾಗ ; ಆಡಿಪಾಯ ಮತ್ತು ಮೇಲಿನ ಗೋಡೆಯ ನಡುವಿನ ಭಾಗ: 


ಮೇಲ 


೭೪. 


೫ ಮೇಲ್ಮಚ್ಚು 
ರಸರನುಮತದೊಳು ಪಬ್ಲವೆಳಾರಸರ್ಪೊಯ್ದಾರ್‌ ಕೊಕಂದಿಯುಂ ಮಯಿ 
ಲುರಗಯುಂ ಮೇಲ್ಭ್ಪಾಳುಂ ಜಾದಿಗಾಲು ಕೊಲಿಗನೈೈಲ್‌ಕ್ಕಾಲು ಒನ್ನು 
ತೋಟ್ಟಿಮುಂ (ನಿಂ. ೧೯೨%, ೦೦೬-೦೯ ನ 6ನೆಯ 33). 

[ಮೇಲ್‌ 4 ಪಾಳ್‌ ( ಆ ಪಾಯ್‌) ) 


8 [ಮೇಲ್ಬೊರೆ (ನಾ). ಮೇಲ್ಭಾಗದ ಆವರಣ ; ಭೂಮಿಯ ಮೇರ್ಟೊರೆ 


10 


5 


30] ಮೇಲ್ಬೋಟಿ (ನಾ). ಮೇಲಾಟ 


ss 


ನೆಲಮಟ್ಟದ ಕೆಳಗಿರುವ ಗೋಡೆಯ ಭಾಗವನ್ನು ಮೇಲ್ಜಾಯ (ಬೇಸ್‌|. 


ಮೆಂಟ್‌) ಎನ್ನುತ್ತಾರೆ (ಕಂಕೋ. 1 3೦೦)- 
[ ಮೇಲ್ಸ್‌ 4+ ಪಾಯ್ಮ] 
ಮೇಲ್ಲಾರಿ'* ಮೇಲ್ಪಹರಿ' ನೋ. 
ಮೇಲ್ಬಾಳ್‌ (ನಾ). ಒಂದು ಊರಿನ ಹೆಸರು : ಪೃಧಿವೀಕೊನ್ನಣಿಮುತ್ತ 


“ತಳಪಾಯ ' ಹೋ. 


ಯಲ್ಲಿ ಅತಿ ಹೇರಳವಾಗಿ ದೊರೆಯುವ ಮೂಲಧಾತು ಆಲ್ಕುಮಿನಿಯಂ 
ಲ. ೦೬೯): [| ಮೇಲ 4 ಪೊರೈ ] 

ಮೇಲ್ಸೊಟ್ಟು (ನಾ), ಉತ್ಕೃಷ್ಟವಾದ ಮುಹೂರ್ತ: ಶುಭಸಮಯ : 
ಓಹೋ ಹರಿ ಗೆಲ್ಲನೀ ಗಜಮನೆಂದಿಂದ್ರಾದಿಗಳ್‌ ಕೀರ್ತಿಸುತ್ತಿರೆ ಮೇಲ್ಬೊ 
ಟ್ತ್ಮನೊಳಂದು ತೋಜ್‌ ಮೆಜಕಿದಂ ಕೃಷ್ಣ ೨ ಬಲಾಟೋಪಮಂ (ಇಗೂ, 

[ ಮೇಲ್‌ 4 ಪೊಬ್ರು ] 

ಮೇಲ್ಪೋಗು.  ಮೇಲುಪೋಗು (ನಾ). ೧: ಏಳಿಗೆಯ ಅಳಿವು, 
ನಾಶ: ತಾಗಿ ಮುಟ್‌ದನೆ ಭೀಮನೀ ಮೈಲ್ಬೋಗಿನಾಹವವೇನು ರಾಯನ 
ತಾಗುಥಟ್ಟೇನಾಯ್ತು . ಸಂಜಯ ತಿಳಿಯಹೇಳೆಂದ (ಕಂಣ್ಕಾಗ. ೪-೨90). 
ಮೇಲುಪೋಗು ; ೧. ಕೆಂಗಜ್‌ಗೋಲ ದ ಮಹಿಮನಿರವನು 
ಮೇಲುಪೋಗಿನ ಕಥೆಯನವಧಾನದಲಿ ಕೇಳೆಂದ (ಕುನ್ಮಾಯ್ಟೋ- 6-0). ೨. 
ಊರ್ಧ್ವಲೋಕಕ್ಕೆ ಹೋಗುವುದು : ಸಾವು; ಮರಣ : ಕಾಲವರ 
ದಲಿ 6ೌಶಿಕನನಾ ಕಾಲದೂತರು ತಂದರಾತನ ಮೇಲುಪೋಗಿನ ಸುಕೃತ 
ದುಷ್ಕೃತವನು ವಿಚಾರಿಸಲು (ಕುಪ್ಶಾಕ- ೦೭-೦). [ಮೇಲಕೆ . ಪೋಗ್ಯುಸ್ಗ 

ಸ್ಪರ್ಧೆ; ಪೈಪೋಟಿ: ಅವರ 
ಮೇಲ್ಫೋಟಿಯಲ್ಲಿ ಆತ್ಮಪ್ರಶಂಸೆಯೂ ೭ರದೂಪಷಣೆಯೂ ಮಿತಿಯಿಲ್ಲದೆ 
ಹರಿದುಬರುತ್ತವೆ (೫೫೬5 08). [ ಮೇಲ, 4 ಪೋಟಿ ] 

ಮೇಲ್ಪಂದಿ (ನಾ)- ಸೀರೆ (?) : ಅಂದವಾದಾ ಹಸುರು ಮೇಲ್ಭಂದಿಯ 
ನುಟ್ಟಳು ದೂತಿ ಕೆಂದಾವರೆ ಮಗ್ಗೆಯ ಕುಪ್ಪಸವ ತೊಟ್ಟಳು(ಶ್ರೀಕ್ಕ: 

[7] 

ಮೇಲ್ಪಟ್ಟೆ. ಮೇಲುಬಟ್ಟೆ (ನಂ). ೧. ಮೈಮೇಲೆ ಹೊದೆಯುವ ವಸ್ತ್ರ. 
-ಬಟ್ಟೆ; ಉತ್ತರೀಯ: ತನ್ನ ಮೇಲ್ವಟ್ಟಿಯನ್ನು ನೀರಿನಲ್ಲಿ ನೆಸಸಿಯೂ. 
ತಾವರೆಎಲೆಗಳಿಂದ ದೊನ್ನೆಗಳನ್ನು ಮಾಡಿಯೂ ತಣ್ಣೀರು ತೆಗೆದುಕೊಂಡು 
ಬಂದು ಕುಂತೀದೇವಿಗೂ ಸಹೋದರರಿಗೂ ಕೊಟ್ಟನು (ಶ್ಯಾಸ8, ೬೬) 
ಮೇಲುಬಟ್ಟೆ : ೨. ಉತ್ತಮವಾದ ಬಟ್ಟೆ ; ಶ್ರೇಷ್ಠವಾದ ವಸ್ತ್ರ; 
“ ಸುಚೇಲಕು, ಪಟ] - ೨ ಒಳ್ಳೆಸೀರೆ . . . ಮೇಲುಧೋತ್ರ; ಮೇಲು 

ಉತ್ತಮ ವಸ್ತ್ರ” (ಸದ್ಗತಿ: 309). [ಮೇಲ್‌ + ಬಟ್ಟೆ 


೬-೩೪). 


ವಃ 


ಶಾ. ೦ಬ), 


ಮೇಲು 
ಭಾಗ : ಗಗನವೀತನ ನಾಭಿ ದಶವಕ್ಕುಗಳು ಕಿವಿ ಫಣಿಲೋಕ. ವಿಮಳಾಂಭ್ರ 
ಗಳು ಧ್ರುವನಿಂ ಮೇಲುಭಾಗ ಪುರಾಂತಕನ ಮುಕುಟ (ಣ್ಯ. ೪-4). 
[ ಮೇಲ್‌ -- ಭಾಗ] 

ಮೇಲ್ಮಕ್ಕಿ, ಮೇಲುಮಕ್ಕಿ (ನಾ). ಎತ್ತರದಲ್ಲಿರುವ - ನೀರಾವರಿ 
ಪ್ರದೇಶ, --ಜಮಿನು : ತಮ್ಮ ಉಳಿಯ ಮೇಲ್ಮಕ್ಕಿಯ ಗದ್ದೆಯನು 
ತತ್ಕಾಲೋಚಿತ ಕ್ರಯವಾಗಿ . - . ಕೊಟ್ಟರು (ಎ೪: ೪1, ಕತೂರು-03-4& ; 
113): ಮೇಲುಮಕ್ಕಿ : ಮೇಲುಮಕ್ಕಿಯ ಗಡಿಯ ತೋಟಗಟ್ಟು ಕಮ್ಮ 

p ಸ 

೪೦೦ (3, 15-೯8-305 2041) ; ಶ್ರೀರಾಮೇಶ್ವರದೇರ್ಗ್ಸೆ . , , 
ಬ್ರಹ್ಮಗಟ್ಟದ ಕೆಳ್‌ಯ ಕೆಳಗಣ ಕೆಬನುಂ ಮೇಲುಮಕ್ಕಿಯುಂ ಸಲಗೆ (೪. 


¥1» ಕಡೂರು, ೨-೦೮ ; ಸಂ. 1110): [ಮೇಲೂ + ಮಕ್ಕಿ] 


44|ಮೇಲ್ಮಚ್ಚು, ಮೇಲುಮಚ್ಚು (ನಾ). ಮೇಲಿನ ಉಪ್ಪರಿಗೆ... ಮಾಳಿಗೆ: 


ಮಾಳಿಗೆಮನೆಯ ಮೇಲ್ಮಚ್ಚುಚಪ್ಪರದಲಿ . - . ಮುದ್ದುವೆಣ್ಣುಗಳ್ನೆರಸ 


ಮೇಲ್ಮಟ್ಟ 


ಭೂಪಾಲನ ನೋಡುತೊಪ್ಪದರು (ಕನು. ೨೩-೦೪) ; ನಾನು ದಾನವರಿಗೆ 
೬. ಕೋಟಿಕೊತ್ತಲ ಮೇಲ್ಮಚ್ಚು ಗೋಪುರಗಳುಳ್ಳೆಂತಸ ಪಟ್ಟಣಗಳನ್ನೂ 
» * « ನಿರ್ಮಿಸಿದಂತಹವನು (ಕೃಪಾಸ- ೨). ಮೇಲುಮಚ್ಚು : ಪುರ 
ವೀಧಿಯೊಳಾ ಪುಚಿತ್ರದಿಂ ಮೆರೆವ ಧ್ವಜಸಲರಸಳನ ಮೇಲುಮಚ್ಚುಗಳನು 


ನೋಡುತ . . . ಬರುತಿರ್ದ ರಾಯನು (ಸಗ್ಗದ. ೬೦-3), ನಾರಿಯ 
ರೆಲ್ಪರು ಮೇಲುಮಚ್ಚುಗಳ ಸೇರಿದರಾಕ್ಷಣದಲ್ಲಿ (೩ೌಗ,ತ. ೬-೨). 
[ ಮೇಲ್‌, - ಮಚ್ಚು ] 
ಮೇಲ್ಮಟ್ಟ. ಮೇಲುಮಟ್ಟ (ನಾ)- ೧. ಮೇಲಿನ ಸ್ತರ : ಸಮುದ್ರದ 


ಮೇಲ್ಮಟ್ಟವು ಬಾಗಿರುವುದನ್ನು ತೋರಿಸುವ ಚಿತ್ರ (ರೂರ. ೩)- ವಿ. 
ಎತ್ತರದ ಮಟ್ಟಿ : ಹೆಚ್ಚಿನ ಮಟ್ಟ ; ಮತ್ತಂ ಮೇಲ್ಕಟ್ಟಿ.[7೫ಂ- 


ಮೇಲುಮಟ್ಟ]ದಾ ಸರಮಂ ಕೇಳ್ಬು ಆ ಪಡೆ ಪಯಣಮನಂದುಂ 
ಮಾಣ್ಬುದುಂ (ಕಂಕತಂ. ೧೨೭-೫). ೩. ಉತ್ತಮವಾದ ಸ್ಥಿತಿ: ಊರ್ಜಿ 


ತಾವಸ್ಥೆ : ನಮ್ಮ ದೇಶವನ್ನು, ಮೇಲ್ಮಟ್ಟಕ್ಕೆ ತರುವುದು ಬೇಡವೆ? 
(ಶ್ರತಾಶ: ೪) ; ಅವರು ಅನುಭಾವಿಗಳಾಗುವ ಮೊದಲು ಆದರಿಗೆ ಕೆಲವು 
ಗುಣಗಳಿರಬೇಕು. ಅವರು ಹಲವು ಹುತಗಳನ್ನು ಹತ್ತಿ ಈ ಮೇಲ್ಮಟ್ಟಿವನ್ನು 
ಮುಟ್ಟಬೇಕು (819- 3)- ೪. ಶ್ರೇಷ್ಠದರ್ಜೆ ; ಉತ್ತಮ ದರ್ಜೆ ; 
ಅವನ 'ಸುಂದರಎಲಾಸ' . . . ಸುಹಿತ್ಯದೃಷ್ಟಿಯಿಂದಲೂ ಮೇಲ್ಮಟ್ಟದ 
ಕಾವ್ಯ (ಕಾಕರ: ೫8). ಮೇಲುಮಟ್ಟ : ೫. ಮೇಲಿನ ಹಂತ ; ತುಟ್ಟಿ 
ತುದಿ: “೧. ಒಳಮಾಳಿಗೆ. ೨, ಮೇಲುಮಟ್ಟ, ಪರಮಾವಧಿ” (civ. 
ಕ್ರಾಸ, ೧): [ಮೇಲ್‌ 4 ಮಟ್ಟ] 

ಮೇಲ್ಮನವಿ (ನಾ). ಪುನಃಪರಿಶೀಲನೆಗಾಗಿ (ಮೇಲಿನ ನ್ಯಾಯಾಲಯಕ್ಕೆ) 
ಕೊಡುವ ಅರ್ಜಿ, -. ಅಪೀಲು : ಸೆನೆಟ್ಟಿನಲ್ಲಿ ಮೇಲ್ಮನವಿ ತಿರಸ್ಕೃತ 
ವಾದರೆ. ಚಕ್ರವರ್ತಿಗೆ ಕ್ಷಮಾಯಾಚನೆಯ ಅರ್ಜಿ ಸಲ್ಲಿಸಬೇಕೆಂದೂ ನೆಕ್ಲು 
ದೋವ" ನಿಶ್ಚಯಿಸಿಕೊಂಡಿದ್ದನು (ಫ್ರನರು." ೨೬೦)- [ಮೇಲ್‌ 4 ಮನವಿ] 

ಮೇಲ್ಮನೆ (ನಾ). ೧. ಮೇಲಿನ ಮನೆ ; ಉಪ್ಪರಿಗೆ : ಮೇಲ್ಮಾಳಿಗೆ : 
ಅವನೀಶನಾ ನಳಿನಾಕ್ಷಿಯರು ಸಹವಾಗಿ ನೆಲೆಮಾಡವೇಅ ಮೈಲ್ಮನೆಯೊಳು 
ಕುಳಿತು ಪೆಂಗಳಿಗಂಬುನಿಧಿಯ ತೋಣಿ:ದನು (ರರತ- 34-೯3); ಯಾವಾಗಲೂ 
ಮೇಲ್ಮನೆಯಲ್ಲೇ ಮುಖ ಮರೆಸಿಕೊಂಡು ಇರತೊಡಗಿದರು (ನರಂ 


೦೬). ೨. ರಾಜ್ಯದ ವಿಧಾನಪರಿಷತ್ತು ಅಥವಾ ಕೇಂದ್ರದ ರಾಜ 
ಸಭೆ; ಈ ದಿನ ಮೇಲ್ಮನೆಯಲ್ಲಿ ಬಹ: ಮಸೂದೆ 
ಅಂಗೀಕಾರವಾಯಿತು (ಕ). p ಇದು ಇಂಗ್ಲಿಷಿನ "Upper 


hಂuse* ಎಂಬುದರ ಅನುವಾದ. [ಮೇಲ್ಸ್‌ ಮನೆ] 
ಮೇಲ್ಮರ (ನಾ). ಉತ್ತಮ ಜಾತಿಯ ಮರ : ಪರಭೃತ ಭೃಂಗ ಕೀರ 
ಕಳಹಂಸೆಗಳಲ್ಲದೆ ಕುರ ಘೂಕ ಭೀಕರಖಗಮಿಲ್ಲ ಮೇಲ್ಮರಗಳಲ್ಲದೆ ಕೀಟ್ಮಿರನಿಲ್ಲ 
(65೯ನೇ: ೦-೩6) - [ಮೇಲ್‌ 4 ಮರ] 
ಮೇಲ್ಮಲೆಗೆರ (ಕ್ರಿ). ೧. ತೋರಿಕೆಗಾಗಿ ಪ್ರತಿಭಟಿಸು; ಮನಃಪೂರ್ವಕ 
ಅದ ಕಾಳಗವನ್ನು ಮಾಡು: ಕುರುಪತಿಗಿಲ ದೈವಬಲಮಾಜಿಗೆ 
ಮೇಲ್ಮಲೆಗೆಯ್ವಾರಾಗಳುಂ ಗುರು ಗುರುಪುತ್ರ ಸಿಂಧುಸುತರ್‌ (ಕಂಕಣ. 
೯-೬): ೨. ಬಾಹೈದಲ್ಲಿ ವಿರೋಧಿಸು ,- ಕೆರಳು :: ಅಜಿಯದಂದದಿ 
ನುಜಕಿ ಸೆಂಕಿಗೆಯ್ದು ಪೆಜರ ಮಾರ್ಗದೊಳಿರ್ದಡಲ್ಲದೆ ತಣುಸಂದು ನೆಗಟರೆಂದು 
ಮೇಲ್ಮಲೆಗೆಯ್ಯದೆ ಬಲ್ಮೊಗಂ ಮಾಡಿ ತನ್ನಳಿಯಂದಿರ ವೊಗಮಂ ನೋಡಿ 
(ಸುಳುಶಾ- ೨-೩೨ ಐ). [ಮೇಲ್‌ 4 ಮಲೈ . ಕೆಯ 
ಮೇಲ್ಮಾಳಿಗೆ, ಮೇಲುಮಾಳಿಗೆ (ನಾ). ಮೇಲಿನ ಅಂಶಸ್ತು.-ಮಹಡಿ ; 
ಮೇಲುಪ್ಪರಿಗೆ : (8). ಮೇಲುಮಾಳಿಗೆ : (೪). 
[ಮೇಲ್‌ 4- ಮಾಳಿಗೈ) 


ಮೇಲ್ಮಾಳಿಗೆಹುಲ್ಲು (ನಾ). ಒಂದು. ಬಗೆಯ ಹುಲ್ಲು: ಮೇಲ್‌ಮಾಳಿಗೆ 


೭೪೨೬ 


49 


ಮೇಲ್ಮುಸುಕು 


ಹುಲ್ಲು, ಕೌಬಿನ ಹುಲ್ಲು (ಕ್ಯು ಕ0- ೨0-೩೭೦): 
[ಮೇಲ್ಮಾಳಿಗೆ, 4 ಹುಲ್ಲು (ಆ ಷೆಲ್‌)] 
ಮೇಲ್ಮಿತಿ (ನಾ). ಅತಿ ಹೆಚ್ಚಿನ ಅಥವಾ ಪರಮಾವಧಿಯ ಒಂದು 
ಮಿತಿ, _ ಎಲ್ಲೆ: ಅಂತಹ ರಾಷ್ಟ್ರಗಳಿಗೆ ನೀಡಬಹುದಾದ ಹಣದ 
ಮೊಬಲಗಿಗೆ ಒಂದು ಮೇಲ್ಮಿತಿಯನ್ನ್ನು ವಿಧಿಸಬೇಕಾಗಿ ಬರಬಹುದು 


(ಕಂತಸಂ- ೦೩೦)- ಮೇಲ್‌, _(. ಮಿತಿ] 


ಮೇಲ್ಮುಚ್ಚಳ, ಮೇಲುಮುಚುಳಿ, ಮೇಲುವಬಚ್ಚಳ (ನಾ). ೧. 
(ಮನೆಯ) ಮೇಲಿನ ಛಾವಣಿ ; ಸೂರು: “'ವಲೀಕಂ; ನೀವುಂ, 


ಪಟಲಪ್ರಾಂತಂ - ೩ ಪಪ್ಪಾರದ ಚೂರು, ಲೋವೆಚೂರು, ಮನೆಯ 
ಚುಂಚು, ಹೊದಿಕಿಚೂರು. ಮನೆಯ ಮೇಲ್ಮುಚ್ಚಳದ ಅಂಚು, ಇದನ್ನು 
ಸೂರೆಂತಲೂ ಅನ್ನುವರು?" (ಣಂ: 004)- ' ಮ್ಲೇಲುಮುಚುಳಿ : 
೧. ೫ ೫ x ರವನು ತಿದ್ದಿಸಿ ಮೇಲುಮುಚುಳಿಯನ್ನು ಮುಚಿಸಿದನು 
(೫ 11, ಮಂಡ್ಯ: 8-೬: 1201೪). ಮೇಲುಮುಂಚ್ವಳೆ : ೧. *'ಪಟಲಂ 
ಛದಿ : - ೨ ಮನೆಯ ಮೇಲುಹೊದಿಕೆಯ ಪೆಸರು. ಮನೆಯ ಮೇಲು 
ಮುಚ್ಚಳ" (ಸಿರ್ಕಾಂಿ- 008): ೨. ಭರಣಿ ಅಥವಾ ಸಂಪುಟದ 
ಮೇಲ್ಭಾಗವನ್ನು ಮುಚ್ಚುವ ಸಾಧನ ; ಭರಣಿಯ ಮೇಲಿನ 
ಮುಚ್ಚಳ : ಮೇಲೆ ಭೂಮಂಡಲದುಸಂತರದ ಭರಣಿಗಳ ಮೇಲುಮುಚ್ಚಳ 
ಪಾಂಗಿನಿಂ ತೋರ್ಪುತಿಯುದು. (ಕೂತ ೦೫-೯) ; ಒಂದು ಪಿಪಾಯನ್ನು ನನ್ನ 
ಕೈ ಬಳಿಗೆ ಉರುಳಿಸಿದರು. ಮೇಲುಯುಚ್ಚಳವನ್ನು ತೆಗೆದರು (ಗಂಕ್ರ 6). 
[ಮೇಲ್‌ _._ ಮುಚ್ಚಳ (< ಮುಚ್ಚ ಣ)] 
ಮೇಲ್ಮುದ್ದೆ, ಮೇಲುಮುದ್ದೆ (ನಾ). ಮಾಳಿಗೆಯ ಮೇಲೆ, ಹಾಕುವ 
ಕಲಸಿದ ಮಣ್ಣಿನ ಮೆತ್ತಿಗೆ, ಮುದ್ದೆ : ಬೆಳವಲಿನಲ್ಲಿ ಮಳೆ ಕಡಿಮೆ 
ಯಾದ್ದರಿಂದ ಮೇಲ್ಮುದ್ದೆಯ ಮಾಳಿಗೆಯ ಮನೆಗಳೇ ವಿರೇಷವಾಗಿರುವುವು 
(1೯೩: 6). ಮೇಲುಮುದ್ದೆ ; ಹಲಕೆಲವು ಮೇಲುಮುದ್ದೆಯ ಮಾಳಿಗೆ 
ಳನ್ನು ನೋಡಬಹುದು (ಕ. ೫): ಮೇಲಕ್ಕೆ. 4- ಮುದ್ದ] 
ಮೇಲ್ಮುಸುಕು. ಮೇಲ-ಮುಸುತು. ಮೇಲ್ಮುಸುಗು (ನಾ). ೧. ಮೈ 
ಮೇಲೆ ಹೊದೆಯುವ ವಸ್ತ್ರ,_ಹೊದಿಕೆ; ಉತ್ತರೀಯ : "`ರುಳಂಬ 
ಮೆಂ: ಮಟ್ಕುಸುಕು” (49೧: ೨೦-೩೯೮)- ' ವಿ. ಅವಕುಂಠನ; 
ಮುಖಕ್ಕೆ ಹಾಕಿಕೊಳ್ಳುವ ಮುಸುಕು : ಅಗಣಿತಮಾನೆ ಕುದುರೆಗಳ 
ಬಳಿಕೈದಲಿತ್ತ . . , ಬಂದತ್ತು 
(ತಂತ್ರ: ೨೭೩೯)... ಮೇಲುಮುಸುಕು ; ೧. 
“ಪ್ರಾವಾರಃ, ಉತ್ತರಾಸಂಗಃ: ಬೃಹತಿಕಾ, ಸಂವ್ಯಾನಂ, ಉತ್ತರೀಯಂ- ೫ 
ಉತ್ತರೀಯದ ಹೆಸರು, ಮೈಮೇಲೆ ಹೊದಿರುವ ವಸ್ತ್ರ, . . ಮೇಲು 
ಹೊದಿಕೆ: ಮೇಲುವಖಸುಕು” (ಸಿಡ್ಕಾತಿ: ೨೦) ; ಮೆ:ಲುಮುಸುಕಿನ 
ಹೊತ್ತ ದುಗುಡದ . , , ನೃಪಾಲ ಹೊಕ್ಕನು ನಡುವಿರುಳು ನಿಜರಾಜ 
ಮಂದಿರವ (ಕುವ್ಮಾಸ. 03.0) ; ಮೇಲುಮುಸುಕಿನ ಮನದ ಮಜುಕದ 
ಜಾಳಿಸುವ ಕಂಬನಿಯ ಸುಯಿಲಿನ ಸೂಳುಗಳ ಸಂತಾಪದಲಿ ತಿರುಗಿದನು 
ಪಟ್ಟಿಣಕೆ (ತೂರಣ. ೨-೩-೦). ವಿ. ನಮ್ಮ ಐಟ್ಪಣದಲ್ಲಿರುವ ಕನ್ನೆಯರು 
ಮೇಲುಮುಸುಕಿಲ್ಲದೆ ಕೃಷ್ಣನನ್ನು ನೋಡುವುದಕ್ಕೆ ಹೋಗಲಿ (ಕೈನಾಣ- 
0೪೪) ; ಎಲೆ ಮಗಳೆ, ಒಂದು ಮುಹೂರ್ತ ಲಜ್ಜೈಪಡದಿರು ; ನಿನ್ನ 
ಮೇಲುಮಂಸುಕನ್ನು ತೆಗೆಯುವಿನು (ಕಾಳುಂತ- ೬೭-೭). ಹ್ಮ (ಆಲಂ) 
ತೋರಿಕೆ ; ಠಕ್ಕು: ವಹಿಲವ ಕಲಿಸಲೋಸುಗ ಕೊಲಗುರು 


ಮೇಲೆ ಮೇಲ್ಮುಸುಕಿನಿಂ ಕೆಲ: 


ವಾರಾಂಗನಾನಿವಹಂ 


ಜಾಜಸದನು ಶಲ್ಕನೆ ಮೇಲುಮುಸುಕನುವಾಯ್ತೂ ಬಿರುದೇನಾಯ್ತು 
ಗುರುಸುತನ (ಕುಷ್ಕಾರ್ರೋ- ೬-೨೨). ಮೇಲ್ಮುಸುಗು : ೪. ಪುಸ್ತಕದ 
ಹೊರಭಾಗಕ್ಕೆ ಹುಕುವ ಹೊದಿಕೆ , ರಟ್ಟು: ಇದು ಪುಸ್ತಕದ 


ಮೇಲ್ಮುಸುಗು (ಸುಸಂ- ೪). [ಮೇಲ್ಸ್‌ -(- ಮುಸುಕ್ಕು ( <ಮಂಸುಂಕ್ಕು)] 


ಮೇಲ್ಮುಸುಗು 


ಮೇಲ್ಮುಸುಗು 'ಮೇಲ್ಮುಸುಕು' ನೋ. 
ಮೇಲ್ಮುಳಿ (ನಾ) ಮಲ್ಲಯುದ್ಧದ ಒಂದು ಪಟ್ಟು ; ಕೆಳಗುಮೇಲೆಡಬಲನ 
ತಿರುಹಿನ ಸುಳಿವುಗಳ ಕಳವುಗಳ ಮೇಲ್ಮಾಳಿ ಮೊಳಗುಗಳ ಮಂಡಿಗಳ . . . 
ಲಗ್ಗೆಗಳ ಜೊಬ್ಬೆಗಳಿಳೆಯೊಳಿವರಿರ್ವರಿಗೆ ಸಮಜೋಳಿಗಳದಾರೆಂದ (ಕೃಷ್ನ: 
[1] 
ಉನ್ನತಿ; ಶ್ರೆ ಶ್ರೇಷ್ಠತೆ ; ಹಿರಿಮೆ ; ಇಲ್ಲಿಯವರೆಗೆ 


೨0-4) 


ಮೇಲ್ಮೆ (ನಾ). 


ಉಪಲಬ್ಧವಾಗಿರುವ ಗ್ರಂಥ ಮತ್ತು ಲೇಖನಸುಪತ್ತನ್ನು ಸೂರೆಗೊಂಡಿರುವ | 


ವಿಷಯವೈಪುಲ್ಕ ಈ ಗ್ರಂಥದ ಮೇಲೈಗೆ ಕಾರಣವಾಗಿದೆ (ದ್ರಾ: ೪, 
ಖುನ್ಮುತಿ) ; ಗುರುದೇವನ ಕಾವ್ಮಗಳಲ್ಲಿರುವ ಒಂದು ಹೆಚ್ಚಿನ ಮೇಲ್ಮೈ 
ಅವನ ನಾಟಕ: ಕಾದಂಬರಿ: ಕಥೆಗಳಲ್ಲಿ ಕಾಣಬರುವುದಿಲ್ಲವೆಂಬ ಮಾತು 
ನಿರ್ವಿವಾದ (ಹೀಸ 60) ; ತಪಶ್ಚರ್ಯೆಯ ಮೇಲ್ಮೆ ವರ್ಣಿತವಾಗಿದೆ 
(ಕತ್ತೃತ್ರಾ ೬). [ಮೇಲ್‌ 4 - ಮೈ] 

ಮೇಲ್ಮೈ (ನಾ). ಹೊರಭಾಗ ; ಮೇಲ್ಭಾಗ ; ಹೊರ ಆವರಣ ; 
ಸೂರ್ಯನ ಮೇಲ್ಮೈ ಮಿಂಚುವ ಅನಿಲಹಬೆಗಳಿಂದ ರಚಿತವಾಗಿದೆ 
(ens. ೪) ; ಭೂಮಿಯು ಒಳ್ಳೆಯ ಉಷ್ಣಮಹಕವಸ್ತುವಾಗಿಲ್ಲದಿರುವುದ 
ರಿಂದ, ಭೂಮಿಯ ಒಳಭಾಗದಿಂದ ಅದರ ಮೇಲ್ಮೈಗೆ ಬರುವ ಉಷ್ಣ 
ಪ್ರಸಾರವು ಸೂರ್ಯನಿಂದ ಬರುವುದಕ್ಕಿಂತಲೂ ೫,೦೦೦ ದಷ್ಟು ಕಡಿಮೆ 
ಯಾಗಿರುತ್ತದೆ (ಕೂಕುಳ್ಳು. ೮೭); ಕನ್ನಡಿಯಂತೆ ಸ್ವಚ್ಛವಾದ ನದಿಯ 
ಮೇಲ್ಮೈಯಲ್ಲಿ ಒಂದೊಂದು ಕೆಂಪುಮೋಡದ ಪ್ರತಿಬಿಂಬ (ಯೋರಪು. ೬)- 

(ಮೇಲ್‌ 4 ಮೈ (ಆಮೆಯ) ] 

ಮೇಲ್ಮಟ್ಟ (ನಾ). ಮೇಲುಕಟ್ಟು; ವಿತಾನ : “ವಿಚಾರದೊಳು ಮೇಲ್ವಟ್ಟ 
ದೊಳವಧಿಯೊಳು ಶೂನ್ಯದೊಳ್ಳಖದೊಳು ವಿತಾನಮಕ್ಕುಂ" (ಬುಂಗರಾ- 
ovs-30)- [ ಮೇಲ |. ಪಟ್ಟ] 

ಮೇಲ್ವಟ್ಟಿ (ನಾ). ಒಂದು ಸ್ಮಳದ ಹೆಸರು (?) : ಇನ್ನುದಯಾದಿತ್ಯ 
ದಣ್ಮುಧಿಪತಿ ಬನವಾಸೆ ಪನ್ನಿರ್ಚ್ಸಾಸಿರಮಖುಮಂ . , - ಮೇಲ್ವಟ್ಟೆಯ 
ವಡ್ನ್ಡರಾವುಳದ ಸುಂಕಮುಮಂ ಸುಖಸಂಕಥುವಿನೊ:ದದಿಂದಾಳ್ವು ರಾಜ್ಯಂ 
ಗೆಯ್ಯೂತ್ತಮಿರೆ (ಎಕ- ೪111, ಸೊರಂ- 3೯೯-೭6; 10%); ಶ್ರೀಮದ್ಧಣ್ಣ 
ನಾಯಕಂ ಶ್ರೀರಿದರಯ್ಮಂಗಳುಂ ದಣ್ಣನಾಯಕಂ ಆೆಸಪಯ್ಯಂಗಳುಂ 
ಮೇಲ್ವಟ್ಟಿ ವಡ್ಡರಾವುಳವೆರಡುಂ ಬಿಲ್ಕೊಡೆಯ ಸುಂಕನಾಳುತ್ತಮಿರೆ 
(8%3- 2%, ೩೦೪; 1068): 'ಕೀಳ್ವಟ್ಟೆ' ಪರಾ. [ಮೇಲ್ಮ್‌ ., ಪಟ್ಟೈ./ 
p ಇದು 'ಮೇಲ್ವಟ್ಟೆ' ಎಂಬುದರ ಅಪಲಿಖತವರಬಹುದು ] 

ಮೇಲ್ಕಡೆ (ಕ್ರಿ). ಶುಭವನ್ನು ಪಢೆ: ಮೇಲ್ವಡೆವೆನೆದು 
ಪೆರ್ಚಿಸಿ ಸನ್ನೆಗೆಯ್ಕುತ್ತುಂ (ರರ್ಕಾತ್ಮು, 3-0೬೬)... [ಮೇಲ್‌ 4 ಪಡೈ] 

ಮೇಲ್ವಣೆ (ನಾ). ಮೇಲಿನ ದಂಡೆಯ ಕೃಷಿಭೂಮಿ: ನೊಸೆಪಳ್ಳ 
ಆಗ್ನೇಯಾಂ ದಿಶಿ ಗದಿಗನ ಮಲೆಯ ಪಡುವಣಭಾಗೆ ನಾಲೆಗೋಡಲಮ್ನಡಣ 
ಭಾಗೆ' ದಕ್ಷಿಣಾಂದಿಶಿ ತೊಡೆ ನಡಕಿನ ಮೇಲ್ವಣೆ ಮುನ್ಹೆ ನಡೆದು ಎಳತು 
ಮೆಟ್ಟಿನ ಹೆಬ್ಬಟಿ ಮನ್ನೆ . . - ಆ 'ಕೆಆಕಿಯ ತೆಂಕಣ ಕಡೆಗೋಡಿ ಏರಿಯ 
ಮೇಲೆ ಬನ್ನು (ಎ೪. ೩1೪, ಎ90ರ8. ೦೬೦-೦೦; ಸು. 12ನೆಯ ಕತ): 

[ಮೇಲ್‌, 4. ವಣೆ) 

ಮೇಲ್ವಣ್ಣ (ನಾ). ಶ್ರೇಷ್ಠವಾದ ಬಣ್ಣ : ಮೇಲ್ವಣ್ಣಂ: ಮೆಲ್ವಾತು, 
ಸೂಳಿತು (ಕಶ್ಮಾಶು: ೪೨ ಶ್ರಯೋ). [ ಮೇಲ್ಮ್‌ --ಬಣ್ಣ '] 

ಮೇಲ್ಕರಿ: ಮೇಲುವರಿ, (ಕ್ರಿ). ೧. ತುಂಬಿ ಹೊರಸೂಸು,-ಪ್ರವಹಿಸು: 
ಹರುಷ ಮಿಗೆ ಶೈಲಾದಿ ಕರುಣರಸವೊಸರಿ ಮೇಲ್ವರಿವಂತೆ ನೋಡಿ 
(೫ಕಂಃ. ೦-೩೦): ವೀರಭಕ್ತನ ಪದನಿಹತಿಗೆ ಶಿರೋರು ಗಂಗಾವಾರಿ 
ತುಳುಕಿಯಪಾರಪಾದೋದಕವೆನಿಸಿ ಮೇಲ್ವರಿದು ಪೂರಿಸಲು (ಏಸಫು.06-96);. 
ಉಪ್ಪವಡಮಂ ವಪಂಡುವ ರುಗಾಧರೆಯರ ರಾಗರಸವೂರಂ ಮೇರೆದಪ್ಲಿ 


ಕುಂದಿಸಿ 


೭೪೨೭ 


20 


| 


ಮೇಲ್ವಾಸ 


ಮೇಲ್ವರಿಯೆ (ಕಾಕ. 0೩-೫ 5)- ೨. ಮೇಲೆಬೀಳು; ಎರಗು : ಪೊಸ 
ಪಾವಿನಂತೆ ಮೇಲ್ವರಿವರ್‌ ಕೆರಳ್ಹ ತಗರಂತೆ' ತಾಗುವರಕೆ (ಕಂತ್ರಿ. 56-89); 
ಪುಲಿ ಗರ್ಜಸುತ ಬರಲ್ಬಿಯ್ಕೋಲದಳೆವನಿತಆಕೊಳಿಗೆ ಸೊಕ್ಕಾನೆ ಮೇಲ್ವರಿಯೆ 
(೫೪, ೦೭-೬೦). ಮೇಲುವರಿ ; ೨. ಕೊಬ್ಬಿ ಕೂಗುವ ಕುಹಕ 
ಸತ್ಯಥೆಗುಬ್ಬಿ ಸುತಸವಟ್ಟು ಕೇಳ್ವನೆ ಅಬ್ಬರಿಪ ತಲೆಗೊಡಹಿ ತುಡುಗುಣಿ 
ಮೇಲುವರಿವಂತೆ (ಐತ: ೦-೩೪). ೩. ಅತಿಶಯವಾಗು; ವಿಜೃಂಭಿಸು: 
ಮೇಲುವರಿವ ಜಲ್ಲಿ ಪಟ್ಟೆಯ ಮೇಲ್ಕಟ್ಟು ಸಾಲುಗೊಂಡೆಸೆದ ಪೂಮಾಲೆ. 
(ಕಂತಂ. ೨3-೬3). ೪. ಮುಂದುವರಿ ; ಮುನ್ನುಗ್ಗು : ಅತಿಭೀತಿ 
ಯಿಂದನುಗೆಟ್ಟು ಪಿಂತೆಗೆಯದೆ ಮಿತಿ ಮಾಜ ಮೇಲುವರಿಯದೆ ... ಪತಿ 
ಸೇವೆಗೈದು ಬಾಳುವುದು (50೦. 8-&0)- [ಮೇಲ್‌ 4 ಪರಿ] 
ಮೇಲ್ವಲಗೆ, ಮೇಲುವಲಗೆ(ನಾ). ೧.(ಚಾವಣಿಗೆ ಸೇರಿಸಿದ ಹಾಗಿರುವ) 
ಮೇಲ್ಭಾಗದ ಹಲಗೆ: ಸುರಂಚಿರ ರತ್ನದ ತೊಟ್ಟಿಲ ಪೂಜಿಸಿ ತರಳನ 
ತುಂಬಿ ಸದ್ವಿಧಿಯಿಂ ವರಮಂದಿರದ್ದ ಮೇಲ್ವ ಸ್ವಿಲಗೆಯ ಕೊಂಡಿಗೆ ಸರಪಳಿಯನು 
ತೊಡಚಿದರು (ಕೋಶಕ- ೦೬೪) ; ಕಡುಚೆಲ್ವ ಮೇಲ್ವಲಗೆ ನೆಲಗಟ್ಟು 
ಗೋಡೆಗಳ ಗಡೆಣಮಂ ಧವಳಿಸಲು ನೃಪಕೀರ್ತಿ ದಶದಿಕ್ಕಿನೆಡೆಗೆ ತೀವಿದ 
ತೆಜದೊಳೆಸೆಯೆ (ಕಕ: 3-38). ಮೇಲುವಲಗೆ : ೧. ರನ್ನದ ತೊಲೆ 
ಪಚ್ಚೆಯ ಮೇಲುವಲಗೆ ರಂಜಿಸಿದುದು (ತ್ರಿಕ. 5-40). ೨. ಗುರಾಣಿಯ 
ಮೇಲುಭಾಗ ; ಹರಿಗೆಯ ಮೇಲುಭಾಗ : ಮೇಲುವಲಗೆಯಲಣೆದು 
ಹಾಯ್ದ್ಡಿನು ಬಾಲಕನು ಘಾಯವನು . ನಸುನಗುತೇಳಿಸುತ ದಂಡೆಯಲಿ 
ಕಳೆದನು ತಿವಿದನವನುರವ (ಕುಠ್ಮಾಶ್ರೋ. ೩-೩6), [ ಮೇಲ್ಮ್‌ 4 ಹಲಗೆ] 
ಮೇಲ್ವಾಯ್‌, ಮೇಲುವಾಯ್‌ (ಕ್ರಿ): ೧. ಮೇಲೆ ಹಾಯ್ದು ಬರು,- 
ಬೀಸು: ವಸುಧಾರೆ ನಾಡೆಯುಂ ಕಣ್ಣಸದಳಮಾಯ್ತಮರಕರಪೆರಿಚ್ಯುತ 
ಮೆತ್ತಂ ಪೊಸಸೂವಿನ ಸರಿ ಪಿರಿದಾಯ್ತಸದಳಮೆನಿಪೆಲರದೊಂದು 
ಮೈಲ್ವಾಯ್ಡಾಗಳ್‌ (ಅಂ: ೧೦-೨). ೨. ಮೇಲಕ್ಕೆ ಹಾರು.-ನೆಗೆ ; 
ಸೀಯೆ ತಲೆ ಬೇಯೆ ಮೆಯ್‌ ಮೇಲ್ವಾಯೆ ಕರು ಪಸಿದ ಪುಲ್ಮರುಳ೯ 
ಪಿಜ್‌ತಿನಿಗಳ್‌ ಬೇಯುತ್ತುಮಿರ್ದ ಪೆಣನಂ ನಾಯುಗಿವಂತುಗಿದು ತಿಂದು 
ಮೋರೆೊಂದೆಡೆಯೊಳ್‌ (ಕಾಕಕ, ೫೬೬ ಕೂದ್ರಕ); ಮೆಲಡೆದೋರ್ಪು 
ವ್ಯನ್ಮರಾಳುವಳಿಯಿನೊಳಗೆ ಮೇಲ್ವಾಯ್ವ ಮತ್ತ್ಸ್ಯಂಗಳಿಂ ಪೆಂಪಿಡಿದೊಪ್ಪಿ 
ತ್ತಲ್ಲಿ ಫೇನಸ್ಮಿತೆಯೆನಿಸುವ ಪೊಚ್ಚಂ ೊದಳ್ಳೊಪ್ಪದಿಂದಂ (ಊ೩ಕೇ- ೬-೫). 
೩. ಉದುರು ; ಚೆಲ್ಲು: ನಿಆಗಿಗನ ನಿಜ್‌ದಳಿರ ಗೊಂಚೆಲ್ಲ ಳುಮಾತನ 
ಮೇಲ್ವಾಯೆ ರಾಗಿಸಿ ರೋಮಾಂಕುರಮೊಗೆದಂತೊಗೆದ ಕಳಿಕುಂಕುರಂಗಳುಂ 
(ಶಂಕಣು- ೨-೧೨ ನ). ೪. ಮುನ್ನುಗ್ಗು ; ಧಾವಿಸು: ತಾನಾಜಿ 
ದೊಯ್ಯನೆ ಕಣ್ಮಲರ್ಮಲರೆ ಭೋಂಕಲ್‌ ಮೇಲ್ವಾಯ್ದು 
ತಲ್ತರದಪ್ಪಿದಳ್‌ (ಗರಂಣ: ೩6) ; ಲಜ್ಜೆಗೆಟ್ಟ ಪೆಣ್ಗಳಂತೆ ಮೇಲ್ವಾಯ್ಯ 
ಪೆರ್ಬುಲಿವಿಂಡಿಂ (ಊರಮ್ಮ ೫. ಧಾಳಿಮಾಡು ; ಎರಗು; 
ಮೇಲೆಬೀಳು :  “ಅವ್ವಳಿಸುವುದೆನಲೆ ಮೇಲ್ವಾಯ್ಜುದು” (188. 
ಅಡವಿಯೊಳ್‌ ಕಳ್ಳರ್‌ ಬಟ್ಟೆಗಟ್ಟಿ ಮೇಲ್ಮಾಯ್ಡಿಅ್‌ದೊಡೆ 
(ಆರಾಣ. ೬೬-೦); ವಿರಥರತಿರೆಥರರೆಬರ್‌ ಮೇಲ್ವಾಯ್ದು ರಥಿಗಳಂ 
ಸುರಿಗಿಜ್‌ದರ್‌(ಹಕಣ- 00-56), ೬. ಸಿಟ್ಟುಗೊಳ್ಳು; ಕೋಪಗೊಳ್ಳು: 
(೪. ಮೇಲುವಾಯ್‌: ೪. ಹೇಳಲಟ್‌ಯೆನು ಹರುಷದುದಯವನುಲಿ 
ಹೂಳಿದವಶ್ರುಜಲದಲಿ ಮೇಲುವಾಯ್ಚಬ್ಬದನು ದೇವನ ಪಾದಪಂಕಜವ 
(ಕುಪ್ಮಾರ್ರೋ- ೦೬೨). ೫. ಆಲಿಕಲುಗಳು ಸಿಡಿಲ ಮಜಗಳ ಮೇಲು 
ವಾಯ್ದುವು ಗಡ (ಕುಠ್ಕಾಳ. ೦೦-೨೬)- [ ಮೇಲ್ಮ್‌ 3- ಪಾಯ್‌, ] 
ಮೇಲ್ವಾಸು. ಮೇಲುವಾಸು (ನಾ). ಹಾಸಿಗೆ, ಹಸೆಮಣೆ ಮುಂತಾದುವು 
ಗಳ ಮೇಲೆ ಹಾಸ; ಬಟ್ಟೆ : ಗಿಂಡಿ ಪಗ ಮೇಲ್ವ್ವಸು ಮಂಚಗಳ 


ನ ಪನ 
ನೃಪನಂ 


೩೩): 


3೩೦) ; 


ಗಡಣವೆಯ್ದಿತು (ಕುರಾಸಾಂ- ೨೬-೪೬) ; : ಬಾಳೆಯ ಕಂಬ ತಳಿರುತೋರಣ 


ಮೇಲ್ವಿಚಾರಕ 


ಜುಮುರು ಮೇಲ್ವಾಸುಗಳಿಂದ ಆ ಭಾಗವಲ್ಲ ಅಲಂಕೃತವಾಗಿದ್ದಿ ತು 
(ಐ90- 0) ; ಹೊಸಬರಿಗಾದರೂ ಮದುವೆಯಾದ ಮೇಲಲ್ಲವೆ 
ಮೇಲ್ಮಾಸು ? (868. 87), ಮೇಲುವಾಸು : ಈ ಎರಡೂ ಮಣೆ 
ಗಳಿಗೆ ಮೇಲುವಾಸೆಲ್ಲಿ ? (೧6: ೫): [ಮೇಲ್‌ 4 ಪಾಸು, ) 
ಮೇಲ್ವಿಚಾರಕ (ನಾ). ಮೇಲುಸ್ತುವಾರಿ ಮಾಡುವವನು : ಜಮಾನಿನ 
ಮೇಲ್ವಿಚಾರಕ ವಾಸವಾಗಿದ್ದ ಕಟ್ಟಡ ಅಡುಗೆಮನೆ , . , ಕುಸಿದುಬೀಳುವ 
ಸ್ಥಿತಿಯಲ್ಲಿದ್ದುವು [CS ೨೭೩) ; ನೀವು ಒಳ್ಳೆಯ ಪುಸ್ತಕಾಲಯದ 
ಮೇಲ್ವಿ ಚಾರಕರಾಗಲು ಕಲಿಯಬೇಕು (೫ರರು. ೨00)- 
[ ಮೇಲ್‌, _,_ ವಿಚಾರಕ ] 
ಮೇಲ್ವಿಚಾರಕಿ (ನಾ). ಮೇಲುಸ್ತುವಾರಿ ನೋಡಿಕೊಳ್ಳುವವಳು : 
ಕೆಟ್ಟು ಗರತಿಯರಾದ ನತದೃಷ್ಟೆಯರಿಗೊಂದು ಅನಾಥಾಶ್ರಮನಿದೆ. 
ಅಲೈನ್‌ ಅದರ ಮೇಲ್ವಿಚಾರಕಿ (ನರು: ೩39). [ಮೇಲ್ವಿಚಾರಕ ಇ] 
ಮೇಲ್ವಿಚಾರಣೆ (ನಾ). ಮೇಲ್ವನಿಖೆ ; ಮೇಲುಸ್ತುವಾರಿ: ಕಾಫಿ ಕಷಾಯ 
ವನ್ನು ರಾಯರ ಮೇಲ್ವಿಚಾರಣೆಯಲ್ಲಿ ಕಲಕದೆ (ಕಾಡುಕ- 00) ; ನನಗೆ 
ಪಫ್ರಿಪ್ತವಯಸ್ಸು ಬರುವವರೆಗೂ ನನ. ಸ್ನ ಮಾವನವರನ್ನು: ಆ ಗ್ರಾಮದ 
ಮೇಲ್ವಿಚಾರಣೆಗೆ ನೇಮಿಸಿದರು (ಕಣಕ ೪). [ಮೇಲ್‌ 4 ವಿಚಾರಣೆ] 
ಮೇಲ್ಮೀಟತ್‌ (ಕ್ರಿ). ಮೇಲೆ ಎರಗು ; ದಾಳಿ ಮಾಡು: ಬಡಿಯಲಿಣ 
ಯಲ್‌ ಲ್‌ ಮೇಲ್ವೀಟ್ವಿ ರಾಕ್ಷಸತಂಡದಿಂ . . . ಇವು ಮೊದಲಾದ 
ನೇಕೋಪಸರ್ಗಂಗಳಂ ಮಾಡಿಯುಂ (ಛರಾಕ್ಕು. ೨-೨೩೦) ; ಮೇಲ್ವಿಟ್ಟು 
ತುಣುಗಳನ್‌ ತ್‌ದನ್‌ (6ಕ್ಕತ್ಕಾ- ೩-೪9). [ ಮೇಲ್‌ 4 ಬೀಲ್‌, ] 
ಮೇಲ್ವೊದಕೆ, ಮೇಲುವೊದಕೆ, ಮೇಲುಹೊದಕೆ, ಮೇಲುಹೊದಿಕೆ, 
ಮೇಲ್ವೊದಿಕೆ (ನಾ). ೧. ಮನ್ನೆ ಚಪ್ಪರ ಮುಂತಾದುವುಗಳ 
ಮೇಲ್ಭಾಗಕ್ಕೆ ಹಾಕುವ ಹೊದಿಕೆ. - ಪ್ರಚ್ಛಾದನ ; ಉಟ್ಟುಡಿಗೆ 
ಬಳಸಿದ ನೆರಕೆ ತೊಡೆಯೆ ಕಂಬವಳವಟ್ಟು ಕಟ್ಟು ಸ೦ಲ್ವಿ ಮೆಅಕಿವ ಮುಡಿ 
ಮೇಲ್ವೊದಕೆ . . . ಆಗಲ್‌, .. ಅತನುವಳವಟ್ಟಿಗೆಯೊಯೆಂಬವೊಲ್‌ 
ಪ್ರಪಾಕಾಂತಾಜನೆಂ (ಕರ್ಮಣಾ. 6-00) ; ಚಂದನರಸಂಗಳಿಂ ತೊಯ್ದೆಳೆಯೆ 
ದವನದ ಮೇಲ್ವೊದಕೆಯಿಂದೊಳಗೆ ಬಾಳೆಲೆಯ ಪಲಗೆಗಳ ಪರಿಸರದೊಳೊಂದಿ 
ಸಂದುವಿಡದಂತೆ ತರಂಗೊಳಿಸಿ (ಉ೫ಕೇ. ೦೦-೩೦ ೪), ೨. ಮುಚ್ಚಲು 
ಬಳಸುವ ಸಾಧನ ; ಮಯಸುಕು: * ಮೇಲ್ವೊದಕೆದೆಗೆ ' ಪರಾ. 
ಮೇಲುವೊದಕೆ ; ೧. ಬಿಸುಜಂತೆ ಜಫಳಿಗಂಭ ಲೇಸಾಯಿತ್ತು ಮನೆ 
ಲೇಸಾಯಿತ್ತು ಮೇಲುವೊದ[೫೫. ದಿ]ಕೆ (6ನತಂ- 3೨96) ; ಮೇಲು 
ವೊದ [ಣಕಾಂ. ದಿ]ಕೆಯು ಕರ್ಪುರದ ಹೊಂಬಾಳೆಗಳ ಮಲಯಜದ 
ಕಂಬದ ಸಾಲುಗಳಲೊಪ್ಪಿದುದು ಚಪ್ಪರವೆರಡು ಯೋಜನದ (ಉಪಾ: 
93-00): ಮೇಲುಹೊದಕೆ ; ೧. ಜಾಲಿ ಜೇನೊಡವಿಪ್ಪೆ ಪಿಸ್ವಲ 
ಮಾಲೆಯಿವ ನೋಡಬಲೆ ಲತೆಗಳ ಮೇಲುಹೊದಕೆಯ ಬಂದಣಿಕೆಗಳ ಭಾರಿ 
ವೊಲೆಗಳಲಿ (446ರ. 4-0-3). ಮೇಲುಹೊದಿಕೆ: ೧. “ಪಟಲಂ, 
ಛದಿಃ - ೨ ಮನೆಯ ಮೇಲುಹೊದಿಕೆಯ ಪೆಸರು. ಮನೆಯ ಮೇಲು 
ಮುಚ್ಚಳ” (ಸಿರ್ಯಾಂತಿ- ೦೦೩)- ೩, ಮೈಮೇಲೆ ಹೊದೆಯುವ ಬಟ್ಟೆ ; 
ಉತ್ತರೀಯ : ಪ್ರವಾರಃ, ಉತ್ತರಾಸಂಗಃ.  ಬೃಹತಿಕಾ, 
ಸಂವ್ಯಾನಂ, ಉತ್ತರೀಯಂ *- ೫ ಉತ್ತರೀಯದ ಹೆಸರು, ಮೈಮೇಲೆ 
ಹೊದ್ದಿರುವ ವಸ್ತ್ರ ಮೇಲುಹೊದಿಕೆ, ಮೇಲುಮುಸುಕು” 
(ಸರ್ಕಾಂತಿ- 309) - ಮೇಲ್ವೊದಿಕೆ : ೩. ತಕ್ಕಿನಿಂ ಮಿಕ್ಕುಪೋರ್ದಾನೆ' 
'ರಕ್ಕಸನ ಸಮ್ಮದ ಮೇಲ್ವೊದಿಕೆಯೊಳಂ ಚೆಲ್ವನಾಂತು (sen. ೦೬೭); 
ಲೇಸಿಗುಬ್ಬುತ ಮೇಲ್ವೊದಿಕೆಯಂ ಹಾಸಿಯಗಲಕೆ ಮಿಸುಪ ಪೊಂಗಳ 
ರಾಶಿಯಂ ತೆಗೆತೆಗೆದು ಭಕ್ತ ಮೊಟ್ಟೆಯಂ ಕಟ್ಟಿ (0ಸತ್ಪ- ೨-09). 
[ಮೇಲ್‌ _. ಪೊದಕಿ TY 


೭೪೨೮ 


48 


ಮೇಷ 


ಮೇಲ್ವೊದಕೆದೆಗೆ (ಕ್ರಿ). ಮೇಲೆ ಹೊದಿಸಿದ ಮುಸುಕನ್ನು ತೆಗೆ; 
ಆಚ್ಛಾದನೆಯನ್ನು ಓಸರಿಸು : ಓಡಿರೈ ಕಲ್ಬಾಂತದಹನಂ ಮೂಡಿ 
ಬರುತಿದೆ ಎನುತ ಕೋಪಿಸಿ ಊೂಧಿಸಿದ ಸಿದ್ಧಪ್ರಸಾದದ ಮೇಲ್ವೊ 
[ಶಾಕಾಂ. ಲ್ಹೊ]ದಕೆದೆಗೆದು (ಫು. ೫-೬೦) [ ಮೇಲ್ಮೊದಕೆ _ ತೆಗ್ಗೆ ] 
ಮೇಲ್ವೊದಿಕೆ " ಮೇಲ್ವೊದಕೆ * ನೋ. 
ಮೇಲ್ಸಕ್ಕರೆ (ನಾ)- ೧. ಉತ್ತಮವಾದ ಸಕ್ಕರೆ, ೨. (ಆಲಂ) ಉಪ್ಪು, 
ಮೇಲ್ಸಕ್ಕರೆಯವರು ಉಪ್ಪನ್ನು ತಯಾರಿಸುವ ಜಾತಿಯವರು; 
ಉಪ್ಪಾರರು: (ಎತಮ್ಮ- ೫x1, 0). [ ಮೇಲ್ಸ್‌ -._ ಸಕ್ಕರೆ ] 
ಮೇಲ್ಲೀಮೆ (ನಾ). ಎತ್ತರದ ಭೂಮಿ ; ಘಟ್ಟದ ಪ್ರದೇಶ; (4). 
[ ಮೇಲ್ಮ್‌ ಸೀವ ] 
ಮೇಲ್ಸೆಅಿಗು, ಮೇಲುಸೆಅಗು (ನಾ): ೧. ಸೀರೆಯ ಮೇಲ್ಭಾಗದ ಅಂಚು; 
ಕಂದನಂ ನೋಡುತ್ತ ಕೌಂಕುಳಿಯಿಂದವಪ್ಪ ಶತ ತಾಯಿ ಮೇಲ್ಲೆಜಗಿಂದ ಹೊದಿ 
ಸುತ ತೆಜಕಿವುತಂ ಹೊದಿಸುತ್ತ ತೆಜಿವುತ್ತ . . . ಬಾಯ್ಡಿಟ್ಟೊಣಅಲುವಳು 
(944. ೦೫-30). ಮೇಲುಸೆಜಿಗು : ೨. ಉತ್ತರೀಯದ ತುದಿ ; ಸುಯಿ 
ಧಾನ ಸವೆಯದೆ ಆರೋಗಣೆಯ ಮಾಡಿ ಉಂಡು ಬಾಯ್ಕೊಳೆದರೆ ಸಂದೇಹ 
ವಾದುದೆಂದು ಮೇಲುಸೆಅಗಿನೊಳು. ತೊಡೆಡುಕೊಂಡ 
೩೦೪-೦೦೩೬)- [ಮೇಲ್ಮ್‌ + ಸೆಣಸು (< ಸೆಅಂಗು) ] 
ಮೇಲ್ಲ್ಯಾಸ (ನಾ). ಮೇಲಿನ ಶ್ವಾಸ ; ಮೇಲುಸಿರು; ಉಚ್ಛ್ರಾಸ: 
ಮೇಲ್ಸ್ಯಾಸ [೧೫- ಲ್ವಾಸ]ಮೆತ್ತೆ ಸೆಡೆದಳ್ಳಿ ಬಲಂ ಪಜಃವಡೆ ಜೊಮ್ಮನೆ 
ಜೋಲ್ಮುಂ 3೫6. ಪಾರ್ದಿರದೆ ತಡೆಯೆದೊರ್ಮೆಯೆ ಮುನಿಪಂ , , 4 
ಓವೆಂದೋಕರಿಸಿ 'ನರೇಶ್ವರನ ಮೇಲೆ ಕಾಜ್‌ದನಾಗಳ (ಛರರಕು: ೪-0೬೨) 
[ಮೇಲ್‌, + ಸ್ವಾಸ] 
ಮೇವಳಿ (ನಾ). ಮೇಯುವ ಸ್ಥಾನ, - ಎಡೆ: ಸೋವಳಿ ಮೇವಳಿ 
ಬಿಸುವಳಿಯಂ ಬಲಮಂ ಶಕುನಮನೊಳ್ಳಿತ್ತುಪಾಯಮಂ ಪಿಡಿವಂದೀತನೆ. 
ವಂದಿ ಕುರುಡು ಕುಂಟೆಂದಲಸದಣಿದಿಂತು . . , ನಿಜ್‌ಸುವೆಂ ಪಂದಿಯಂ 
ನೀಂ ಮೆಚ್ಚಲುಂ(ಶಂತಕಾ- ೩-೪೬); ಪಟ್‌್‌ನವಿರೆಲ್ಲಂ ಮೆಯ್ಕಂ ಕಟ:ದುಂ (1) 
[೫೫ ತಬಕಿದುಂ] ಬೆಳ್ಮಿಗಗಳಾಗಿ ತಿಳಿದಿರ್ದುವು. ಮೈ [mno. 
ಮೆಯ್‌] ಪಟ್‌ ೪ ಗಳೊಳಾಡುತ್ತುಂ ವಿಂಡಬಸಿಯದೆಯಾ ಬೆಳ್ಮಿಗಂಗಳುಂ 
ಪಂದಿಗಳುಂ (ಸು. ೬೩೪). [ಮೇ *-.-ವಳ್ಳಿ) 
ಮೇವು (ನಾ): (ಜಾನುವಾರುಗಳ ) ಆಹಾರ; ದನಕರುಗಳಿಗೆ ಹಾಕುವ 
ಹುಲ್ಲು, ದಂಟು ಇತ್ಯಾದಿ : ತಿಳನೀರನೀಂಟಿ ನೆಳಲೊಳ್‌ ಪಟ್ಟಿರ್ದು 
ಬೆಂಡೇಳ್ವ ಲೋಳೆ ಹಿಂಡಿಲ್ಲಟ್ಟೆ ಮೇವಂ ಮಗುಳ್ಲಿ (106. 0-036 2); 
ಹಸುವಿಗೆ ಮೇವು ಶಿಶುವಿಂಗೆ ನನನೀತಮಂ « ಬೆಸಗೊಂಬು 
ದಕ್ಕಿದೇ ಕುಜುಹೆಂದು.. , ಮೆಜವ ಮಿಸುನಿಗಳ ಗಂಟೆಯಿಂದೆಸೆವ 
ಚೆಲುವಿಕೆಯನವನೀಶ ನೋಡುತ ಬಂದನು (ಶಳಕಾ- ೪-೪೦). ನಮ್ಮ 
ದನಕರುಗಳನ್ನು ಮೇವಿಗೆ ಬಿಟ್ಟಿದ್ದೆವು (6ರ. 00). 
ಮೇವುಮಿಡಚಿ (ಉಕ) ಎ ದನಕರುಗಳಿಗೆ ಹಾಕುವ ಆಹಾರ, ಹುಲ್ಲು 
ಮುಂತಾದುವು ಎಂಬ ಅರ್ಥವನ್ನು ಸೂಚಿಸಂವ ಒಂದು ನುಡಿಗಟ್ಟು; 
ಮೇವುಮಿಡಚಿ ಹೊಟ್ಟು ಹುಲ್ಲು ಯಾವುದೂ ಉಳಿಯಲಿಲ್ಲ (ಕ4ಣ: ೩); 
ನನಗೂ ಮೇವುಮಿಡಚಿ ಇಡಾಕ ತುಂವ ಬೇಕಲ್ಲಾ (ಶಾದಿ0- ೭) 
[ಮೇ 4 -ವು] 
ಮೇಷ (ನಾ). ೧. `ಕುರಿಜಾತಿಯಲ್ಲಿ ಗಂಡು; ಟಗರು: ““ವಿಃ . . 
ಮೇಷಃ, ಮೇಂಡ; - ಈ ೮ ಕುಚ (ಕಳಾಯು. 1೭-0೫); ಕರಿಮಹಿಷ 
ಮೇಷಮಲ್ಲಸ್ವ ರೂಪದಿಂ ತಮಗೆ ತಾಮೆ ಪೋರ್‌ (ಊತ. 3-60); ಆಂಚೆಯ 


(ಸಿರ್ಕಶ- ೪ 


ನಜಂ ಗಜಮಂ ಬಳವೈ ೈರಿ ಮೇಷಮಂ ಮಾಾರುತಬಂಧು , . , ವೃ ೈಷಭನಂ 
ಹರನೇಟ್‌ ನಭಕ್ಕೆ ಸಲ್ವುದುಂ (810. ೩೬). ೨. ಒಂದು ನರಕದ 


ಮೇಪಕಂಬಲ 


ಹೆಸರು : ನಾದಪ್ರವಾಹ ರುಕ್ಷಸುಪ್ರವಾಹ ಮೇಷಮೆಬೈದು ಮಂತ್ರಿ 
ನರಕಂಗಳ ಮಧ್ಯದಲ್ಲಿ ಚಂಡವೆಂಬರಸುನರಕವಿಹುದು (0೪. 0೩೨) - 
೩. [ಜ್ಯೋತಿ] ದ್ವಾದಶರಾಶಿಗಳಲ್ಲಿ ಮೊದಲನೆಯದು ; ಹನ್ನೆರಡು 
ರಾಶಿಗಳಲ್ಲಿ ಒಂದು ; ಕನಕಂ ವೃಶ್ಚಿಕ ಮೇಷದೊಳ್‌ ನಿಲೆ ಚವೂನಾಥಂ 
೬೬೬ ಎನಿಕ್ಕುಂ (ಕಾಕತಿ: ೦೬-೦೪); ಮೇಷ ವೃಷಭ . . , ಮಾನಮೆಂಬ | 
ಹನ್ನೆರಡು ರಾಶಿಗಳುಂ (08. ೨00). * ದ್ವಾದಶರಾಶಿ' ಪರಾ. ೧, ೩; 
ಹಿಂಗದ ಮುಂದಣ ಕನ್ನೆಯದೇಂ ಗಡ ಮೇಷಕ್ಕೆ ಸಾಟಿಯೆನಿಕುಮೇ (ತಂದ್ರಫು, 
೬-34). ೪. ಒಂದು ಬಗೆಯ ಸಸ್ಯ. [ಸಂ.] 

ಮೇಷಕಂಬಲ, ಮೇಷಕಂಬಳ (ನಾ). ಉಣ್ಣೆಯಿಂದ ತಯಾರಿಸಿದ 
ಕಂಬಳಿ; ಉಣ್ಣೆಯ ಕಂಬಳಿ. ಮೇಷಕಂಬಳ : “ಊರ್ಣಾಯು ಮೇಷ 
ಕಂಬಳಮಕ್ಕುಂ " (ನಸ್ತುಕೋ: ೭6-0೪). [ಸಂ.] 

ಮೇಷಕಂಬಳ " ಮೇಷಕಂಬಲ ' ನೋ- 

ಮೇಷಜ (ನಾ). [ಜ್ಯೋತಿ]ಮೇಷರಾಶಿಯಲ್ಲಿ ಹುಟ್ಟಿದವನು: ಚಲವಿತ್ತಂ 
೬... ಮಾನಾನ್ವಿತಂ ಮೇಷಜಂ (ಉತತಿ- ೦೭-೦)- [ಸಂ.] 

ಮೇಷಪಂಥ (ನಾ). ಟಗರುಗಳನ್ನು ಹುರಿದುಂಬಿಸಿ ಹೋರಾಟ 
ಮಾಡಿಸುವ ಒಂದು. ಬಗೆಯ ಪಂದ್ಯ, -- ಜೂಜು... ಸ್ಪರ್ಧೆ : 
ಸರಿತಸದೊಳೊಂದು ದಿನ ದಂತಿ ಮಹಿಷವು ಮೇಷಪಂಥದಾ ಮಲ್ಲ ಚರಣಾ 
ಯುಧವು ಲುವುಗೆಯು ಮುಂತಾದ ಯುದ್ಧಗಳ ನೋಡಿ (ಚೌ ಕಂ.೯-೫೩)- 

[ಸಂ.] 

ಮೇಪಮಾಸ (ನಾ). [ಜ್ಯೋತಿ] ಸೂರ್ಯನು ಮೇಷರಾಶಿಯಲ್ಲಿ 
ಇರುವ ಒಂದು ತಿಂಗಳ ಅವಧಿ : ವಸಂತಕಾಲುರಂಭದಿಂದ ನಡೆಯುವ 
ಒಂದು ತಿಂಗಳು . ಈಗಿನ ಮಾರ್ಚಿ, ೨೧ ರಿಂದ ಏಪ್ರಿಲ್‌ ೨೧ 
ಈಜಿಪ್ಟಿನ ಕುರಿಗಳು ಹೆಚ್ಚಾಗಿ ಮರಿಗಳನ್ನು ಹಾಕುವ ಕಾಲ. ಇದನ್ನು 
ಸೂಚಿಸುವುದಕ್ಕಾಗಿ ಆ ತಿಂಗಳನ್ನು ಮೇಷವನಾಸವೆಂದು ಕರೆದು ಆ 
ತಿಂಗಳಲ್ಲಿ ಸೂರ್ಯನು ತುಳಿಯುವ ಖಗೋಳಪ್ರದೇಶವನ್ನು . . , 
ಮೇಷರಾಶಿ ಎಂದು ಕರೆದರು (ತಕ್ಕತ್ರ- ೪೪), [ಸಂ] 

ಮೇಷಯುದ್ಧ (ನಂ). ಇಮೇಷಪಂಥ : ಬೆಸಸುವೊಡೇಳೇಳೆಲೆ ಸುಕುಮಾರ 

ಮಲ್ಲಮೇಷಯುದ್ಧವ[ಶಾ೫ಂ. ಯಜ್ಗವ]ನೋಡೇಳಾ (ಶಕಕಾ- 

03-೩೦ ರಗಳೆ). [ಸಂ.] 

ಮೇಷಶೃಂಗಿ (ನಾ). ಹೋತದ ಕೊಂಬಿನಂತೆ ಕಾಣುವ ಕಾಯಿಗಳನ್ನು 
ಬಿಡುವ ಒಂದು ಬಗೆಯ ಸಸ್ಯ ; ಮೇಷಶೃಂಗಿಯ ಮರದ ತಿಗುಡು, 
ಕೆಂಬಲಿಯ ತಿಗಡೆ , - . ಇಷ್ಟು ಔಷಧಿ ಸಮನಾಗಿ ಕೂಡಿ, ಗ ೧೨ ತೂಕ 
ವನ್ನು ೧೪ ಸಲ ನೀರೊಳಗೆ ಹಂಕಿ. .. ಕೊಡುವುದು (ಕ್ಮ. ೦೫). 
'ಅಜಶೃಂಗಿ' ಹೋ: [ಸಂ. ಮೇಷಶೃಂಗೀ] 

ಮೇಷಸಂಕ್ರಮಣ (ನಾ): [ಜ್ಯೋತಿ] ಸೂರ್ಯನು ಮೇಷರಾಶಿಯನ್ನು 
ಸೇರುವ ಕಾಲ: ಸೂರ್ಯನು ರೇವತೀತಾರೆಯನ್ನು ಸೇರಿದ ಕ್ಷಣವೇ 
ಮೇಷಸಂಕ್ರಮಣ (ನಕ್ಷತ್ರ. ೪೪): [ಸಂ.] 

ಮೇಷಿ (ನಾ). ಹೆಣ್ಣುಕುರಿ. [ಸಂ. ಮೇಷೀ] 

ಮೇಷ್ಟರು ' ಮಾಸ್ಟರು ' ನೋ- 

ಮೇಷ್ಟ್ರು " ಮಾಸ್ಟರು ` ನೋ, 

ಮೇಸ (ನಾ). ಎ ಮೆಃಷ ೧; ಮೇಷ - ಮೇಸ ; ರೋಷ - ರೋಸ 
(ಕಮರ: ೨೩೩ ಶ್ರಯೋ), [< ಪ್ರಾ. ಮೇಸ./ಸಂ. ಮೇಷ] 

ಮೇಸು 'ಮೇಯಿಸು' ನೋ. 

ಮೇಸ್ಟ್ರಿ (ನಾ). ಕೆಲಸಗಾರರ ಕೆಲಸದ ಮೇಲ್ವಿಚಾರಣೆ ಮಾಡುವವನ್ನು, 
ಕೆಲಸಗಾರರ ಮುಖಂಡ, - ಮುಖ್ಯಸ್ಥ : ಉಪಾಧ್ಯಾಯನು ಬೋಧ | 
ಕನೂ ಅಲ್ಲ ಅಥವಾ ದುಡಿಸುವ ಮೇಸ್ಟ್ರಿಯೂ ಅಲ್ಲ (ಕ್ರಯುಕಿ. ೦೩೭) ; 


೭೪೨೯ 


ಮೇಳೆಂಗೊಳ್‌ 


ಅನೇಕ ಮನೆಗಳನ್ನು ದಾಟಿ ಒಬ್ಬ ಬಂಗಾಲಿ ಮೇಸ್ತಿಯ ಮನೆಯನ್ನು 
ಹೊಕ್ಕರು (೧6. ೬೬); ಅದು ಮೇಸ್ಟ್ರಿ ಕಟ್ಟಿದ ಈ ಕಲ್ಲುಗೋಡೆಯಿಂದ 
ಸಿದ್ಧವಾದ್ದಲ್ಲ (8866. 7: 3೧). [-ಪೋರ್ಚ್‌. ಮೇಸ್ತರ್‌, ಮೇಸ್ಟ್ರ. / 
ಹಿಂ. ಮಿಸ್ಟ್ರೀ, ಮಿಸ್ತರೀ ಎ ಕೈಕೆಲಸಗಳಲ್ಲಿ, ಕುಶಲನಾದವನು; ಚತುರ 
ಶಿಲ್ಪಕಾರ; ಮರಾ. ಮೇಸ್ಟ್‌, ಮೇಸ್ತೆರೀ: ಮೇಸ್ಟ್ರೀ] 

ಮೇಹ (ನಾ). ೧. ಮೂತ್ರ. ೨. ಮೂತ್ರಸಂಬಂಧವಾದ ರೋಗ ; 
ಸಕ್ಕರೆಖಾಯಿಲೆ. ೩. ಜನನೇಂದ್ರಿಯ ಸಂಬಂಧವಾದ ರೋಗ: 
ಗುಹ್ಮರೋಗ : "ಜ್ವರ ಕುಷ್ಠ ಭಗಂದರ ಮೇಹ ರಾಜಯಕ್ಕಾದಿ 
ಭೇದಭಿನ್ನಂ ರೋಗಂ” (ಶಸ್ತಾಕೋ- ೭3-೩). ೪. ಟಗರು; ಮೇಷ.[ಸಂ]. 

ಮೇಹನ (ನಾ). ೧. ಮೂತ್ರವಿಸರ್ಜನೆ. ೨. ಮೂತ್ರ. ೩. ಪುರುಷನ 
ಜನನೇಂದ್ರಿಯ ಶಿಶ್ನ: ''ಶಿಶ್ನಃ , ಶೇಘಃ, ಮೇಢ್ರಃ. ಲಿಂಗಂ. ಮೇಹನಂ. 
ಶೇಫಸ್‌ - ಈ ೬ ಶೇಫಂ” (ಹಣಯು: 63-440); ತಲೆ ಮೇಷಂ 
ವಳ್ಚೆಮುಂ ಕಂಠಮುಮೆನಿಪೆರಡುಂ ಸ್ಥಾನಮುಕ್ಷಂ - . . ವೃಶ್ಚಿಕವ;ಶಿ 
ಗುದಂ ಮೇಹನಂ . . . ಮಾನೋದಯಂ ಬಾಲಮಕ್ಕೆಂ (ಕಾಕತಿ. 3-೬), 
೪. ಕೂಟ ; ಸಂಭೋಗ. [Xo] 

ಮೇಹನತ್‌ " ಮೆಹನತ್ತು ' ನೋ. 

ಮೇಹನತ್ತು * ಮೆಹನತ್ತು ' ನೋ. 

ಮೇಹನದ್ವಾರ (ನಾ). ಮೂತ್ರದ್ವಾರ ; ಜನನೇಂದ್ರಿಯದ ನಾಳ : 
ಭಾರ್ಗವನು ನುಂಗಿದರು ರೋಷದಿ ಭರ್ಗನಾ ಸಮಯದಲಿ ಕವಿಯಾ 
ದುರ್ಗಿಯಧಿಪನ ಜಠರಮಧ್ಯದಿ ತೊಳಲಿ ಮಿಗೆ ಬಳಲಿ ನಿರ್ಗಮಿಸುವರೆ 
ಬೇಳ ಕಾಣದೆ ಮಾರ್ಗವನು ಪುರಹರನ ಗರ್ಭದೊಳೊರ್ಗುಡಿಸಿ ತನು 
ಮೇಹನ ದ್ವಾರದಲಿ ಫೊಅಮಟ್ಟು (46500. 6-0); ಮುದದಲತಿತೇಜಸ್ವಿ 
ಯನು ಮಾಡಿದನು ತನ್ನಯ ಮೇಹನದ್ದಾರದಲಿ ಸಂಜನಿಸಿದುದಳಂದಾ 
ದೈತ್ಯ: ಸಚಿವನನು (ತಿಮ್ಮಕಾಂ- 6-೬)... [ಸಂ] 

ಮೇಹರೋಗ (ನಾ)- ಇ ಮೇಹ) ಮೇಹರೋಗ. ಊರುಸ್ತಂಭ- ಕುಷ್ಮ 
೬ ೬೬ ನೇತ್ರಸೋಗಗಳಿಂದ ಪೀಡಿತರಾದವರು, ಅತಿಸ್ನಿಗ್ಬರು-ಲಂಘನಃಶಿತೆ) ಗೆ 
ಅರ್ಹರು (1044. 1: 9): [ಸಂ.]: 

ಮೇಹರ್ಬಾನಗಿ ' ಮೆಹರ್ಬಾನಗಿ ' ನೋ. 

ಮೇಹು," ಮೇಪು ' ನೋ. 

ಮೇಹುಗಾಡು " ಮೇಪುಗಾಡು ' ನೋ. 

ಮೇಹುಗಾಅ (ನಾ). (ಆಲಂ) ಜಾನುವಾರುಗಳಂತೆ ಕಂದಮೂಲಾದಿ 
ಗಳನ್ನು ತಿನ್ನುವವನು; ಸಾಹಸಿಗಳಲ್ಲಿಲ್ಲ ಹರಿ ತುಜುಗುಟ ಪಾಂಡವರೈವರ 
ಡವಿಯ  ಮೋಹುಗುಜಅರು ಬಂದ ಭೂಭಂಜರೆಲ್ಲ ತಾ ನೆರವಿ 
ಕುಠ್ಶಾರೀ- ೦-೦೦): [ ಮೇಹು (ಆ ಮೇವು) 4 -ಕಾಅ] 

ಮೇಹುಗೊಳ್‌ " ಮೇಪುಗೊಳ್‌ "ನೋ. 

ಮೇಳ " ಮೇಲ ' ನೋ. 

ಮೇಳಂಗೆಯ್‌ (ಕ್ರಿ). ಶ್ರುತಿಯನ್ನು ಮಾಡು; ಶ್ರುತಿ ಕೂಡಿಸು: 
ಚೆನ್ನಕಿನ್ನರಿಯಂ ತೆಗೆದು. ಮೇಳಂಗೆಯ್ದಾ [ಜಣ ಗೈದಾ]ಳಾವಿಸ 
(ಉತ. 0-048 5); ಮೇಳಂಗೆಯ್ನು [೫೫ ಗೈದು]ರ್ವಿಸುತೆ ಶ್ರುತಿಯಂ 
ವೀಣೆಯಂ ವಕ್ಷದೊಳಿ. ಮೇಣ್‌ ತಾಳುತ್ತಂ (ಉ೫ಕೇ- ೧೦-೪೭). 

[ಮೇಳ (ಎಮೇಲ) _. ಕೆಯ ] 

ಮೇಳಂಗೊಳ್‌, ಮೇಳಗೊಳು. ಮೇಳಗೊಳ್ಳು (ಕ್ರಿ). ಸೇರಿಕೊಳ್ಳು; 
ಹೊಂದಿಕೊಳ್ಳು ಂ ಓರೆಂಜಲ್ಗೊ ವಂತಿಗೆ ವಾರದ ಖಳರೊಡನೆ ಬೆರಸಿ 
ಮೆಂಳಂಗೊಂಡಂದಾರುಂ ಲಘುವಪ್ಪರ್‌ ಪ್ರಸ್ತಾರದೊಳಮರ್ದೆಂಬ “ಶಿಥಿಲ 
ಸಂಯೋಗದವೊಲ್‌ (ಉಫಾ: 340) ; ಮೇಳಂಗೊಂಡ ಕುಂಭಸ್ಮಲದ 
ಸಾಂದ್ರಸಿಂದೂರರೇಣುಪ್ರಸರೆಮುಂ (8ಗ0. ೬-೩೩ 2). ಮೇಳಗೊಳು : 


ಮೇಳಂಬ 
ಮೇಳಗೊಳುವುದವನೊಳು ಮೇರೆ ಮಾಜದೆ (ಹಂಂ-೩-೪೪) ಮೇಳಗೊಳ್ಳು: 
ಅವರ - ಶಾರೀರಿಕ ಮಾನಸಿಕ ಬಯಕೆಗಳೂ ಮೇಳಗೊಳ್ಳಬೇಕು 
(ತನುಂ: ೦೦೭). = ಮೇಲ) 4: ಕೊಳ್‌] 
ಮೇಳಂಬ (ನಾ). ಭ್ರಮರ :  “ಮೇಳಂಬವತುಂಬಿ” 


(ಕನುಡ. ಶಂ. ೨); “ಮಲ್ಲಳಿ ಪಜಮೆ . , . ಮೇಳಂಬವಲರುಣಿ ಬಂಡು 
ಣಿಯೆ ಚಿತ್ರವಿಹಗಮಕ್ಕುಂ” (ಕಕ್ಕೆ - 08); ಅಡಿಗಡಿಗೆ ಜಗ್ಗಿಪ ಮೇಳುಬದ 
ಮೊರೆಯೆ ಗುಡುಗುವ ಬಲ್ಡನಿಯಾಗೆ (ರಾಮಕ್ಕ. 11-04): 
[?,/ ತೆಲು. ಮೊಗರಂಬ) 

ಮೇಳಕ ` ಮೇಲಕ ` ನೋ. 

ಮೇಳಕಟ್ಟು ' ಮೇಳಗಟ್ಟು ' ನೋ. 

ಮೇಳಗಟ್ಟು, ಮೇಳಕಟ್ಟು (ಕ್ರಿ). ೧. ಜೊತೆ ಸೇರು; ಸಹವಾಸ 
ಮಾಡು: ಉಡಾಳರ ಮೈಳಗಟ್ಟಿ ಇಸ್ಪೀಟು ಆಡುವುದರಲ್ಲಿ ವೇಳೆಗಳೆ 
ಯುತ್ತಾನೆ (ಗಾನತಿಯಿ- ೧). ಮೇಳಕಟ್ಟು ; ೨. ಯಕ್ಷಗಾನ. 
ನೃತ್ಯ ಮುಂತಾದುವುಗಳ ಪ್ರಸಂಗವನ್ನು ಏರ್ಪಡಿಸು : ಇವತ್ತು 
ಪಕ್ಕದ ಊರಿನಲ್ಲಿ ಮೇಳಕಟ್ಟುತ್ತಾರತೆ (6): ೩. ವೀಣೆ ಮುಂತಾದ 
ವಾದ್ಯಗಳಲ್ಲಿ ಬೇರೆಬೇರೆ ಸ್ವರಸ್ಥಾನಗಳನ್ನು ನಿರ್ದೇಶಿಸುವ ಮೆಟ್ಟಿ 
ಲನ್ನು ಕಟ್ಟು.- ರಚಿಸು : ಅವರು ಹಳೆಯದಾಗಿದ್ದ ವೀಣೆಯನ್ನು ಮೇಳ 
ಕಟ್ಟಿ ಸರಿ ಮಾಡಿದರು (69). [ಮೇಳ (ಇ ಮೇಲ) 4 ಕಟ್ಟು] 

ಮೇಳಗಾನ (ನಾ), ೧. (ನಾಟ್ಕಕ್ಕೆ) ಹೊಂದಾಣಿಕೆಯಾಗುವ ಗಾಯನ : 
ಮೈಳಗಾನಧ್ಯಾನದಿನಿವನು ಕೇಳಿ ಸಿಕ್ಕದರಾರು (ಶ್ರಶುಊ. ೪-೬೦). ೨. 
ಸಾಮೂಹಿಕವಾಗಿ ಹಾಡುವುದು ; ಸಮೂಹಗಾಯನ ; ಸಂಜೆಯ 
ವೇಳೆ ಮೇಳಗಾನ ನಡೆಸಬಹುದಿತ್ತು (ತನರು. 803), [ಸಂ. ಮೇಲಗಾನ] 

ಮೇಳಗಾರ " ಮೇಳಗಾಜಿ ' ನೋ. 

ಮೇಳಗಾರ್ತಿ (ನಾ). ಜೊತೆಗಾತಿ: ಒಡನಾಡಿ; “ಸಬ್ಬವಕಾರ್ತಿಯೆ 
ಘಟನೆ ತಾಂ' ಮೇಳಗಾರ್ಶಿ[23೫೦. ದಾಕೆ]ಯೆನಿಪಳ್‌” (ಕಂ: ೧೬೦). 

[ಮೈೇಳಗಾಜ 4 - ತ್ಮಿ (ಇತಿ) 

ಮೇಳಗಾಳೆಗ (ನಾ). ತೋರಿಕೆಯ ಹೋರಾಟ ; ಕ್ರೀಡಾಯುದ್ಧ ; 
ಕಾದುವ ಮಾಲಸ್ಕಿಯಲ್ಲವಿದು ಕೆಮ್ಮನೆ ನಣ್ಣನೆ ಮೇಳಗಾಳೆಗಂಗಾದುವ 
ಸಾಟಕ್ಕೆ (ಶಂಪಠಾ, 0೬-೪4): 'ಲುಗಾಳಿಗೆ" ಹೋ. 

[ಮೈಳ (ಎ ಮೇಲ) - ಕಾಳೆಗ] 

ಮೇಳಗಾಅ. ಮೇಳಗಾರ (ನಾ). ೧. ಜೊತೆಗಾರ; ಒಡನಾಡಿ: 
' ಮೇಳಗಾರ್ಶಿ' ಪರಾ. ೨. (ಹಿನ್ನೆಲೆಯಲ್ಲಿ) ವಾದ್ಯ ಬಾರಿಸು 
ವವನು ಅಥವಾ ಗಾಯನ ಮಾಡುವವನು : ನೆಗಟಕ್ಕಿಯ ಮಿಂಡರ 
ಮೇಳಗಾಅರಕ್ಕರಿಗರ ಸಂದ ಕಬ್ಬಿಗರ, , . ಬಾಜಪ ಬೀಣೆಗಾಜರಾಗರಮೆನೆ 
ಪೆಂಪು ಸೊಂಪನೊಳಕೊಂಡೆಸೆದಿರ್ಪವು ಸೂಳಿಗೇರಿಗಳ್‌ (ಕಂ್ಮಕಾ. ೪): 
ಭರತಜ್ಞ ಮೈಳಗಾಅರಿಗೆ ಭೂಷಣಗಳ ಸುರುಚಿರ ವಸನಕರ್ಪುರದ ಪರಿಮಳ 
ವೆರೆದ ವ್ಯೀಳೆಯಗಳನಿತ್ತಾಗ ನರಸರಾಜೇಂದ್ರ ಮನ್ನಿಸಿದ (ಕಂನಪಿ, 6-೬೪) 
ಮೇಳಗಾರ ;' ೨.ಗುಡುಗಿನ ದನಿಯಂ ಕೇಳಿದ ಕೂಡಲೇ ಆ' ಮೈಳಗಾರರು. 


ಕೆಮ್ಮ ವಾದ್ಯಗಳನ್ನು ಗಟ್ಟಿಯಾಗಿ ಬಾರಿಸಬೇಕೆಂದು ಅವನ ಅಪ್ಪಣೆ 
ಯಾಯಿತು (ಮಟಿಸ. ೫). [ಮೇಳ (ಎ ಮೇಲ) + - ಕಾಲ] 


ಮೇಳಗೀತ (ನಾ). ಸಾಮೂಹಿಕವಾಗಿ ಹಾಡುವ ಹಾಡು: ಇದರಲ್ಲಿ 

ಎರಡು ಪ್ರಕಾರಗಳಿದ್ದವು. ಒಬ್ಬನೇ ಹಾಡುವಂತಹ ಏಕಗಾಯಕಗೀತ. 

ಮತ್ತು ಸಮೂಹದಲ್ಲಿ ಹಾಡುವ ಮೈಳಗೀತ (80೫. ೨೦೪). p ಇದು 
ಇಂಗ್ಲಿಷಿನ " Chorus * ಎಂಬ ಶಬ್ದದ ಅನುವಾದರೂಪ- 
[ಸಂ. ಮೇಲಗೀತ] 

ಮೇಳಗೀತೆ (ನಾ). ಎ ಮೇಳಗೀತ ; ರಂಗದಾಜೆಗೆ ೩ 


೭೪೩೦ 


48 


ಮೇಳಯ 


ಮೇಳದವರು , . . ಮುನ್ನೆಲೆಯ ಮೇಳರಂಗದಲ್ಲಿ ಬ: ದಿದ್ದು ತಮ್ಮ 
ಮೇಳಗೀತೆಯನ್ನು ಹಾಡಿರಬಹುದು (ತಿದ್ಯಪ್ರ. 1೪ ನಾಟಕದ ಸಮಸ್ಯೆ). 
[ಸಂ. ಮೇಲಗೀತಾ] 
ಮೇಳಗೂಡು (ಕ್ರಿ). ಒಟ್ಟಿಗೆ ಸೇರು; ಒಟ್ಟುಗೂಡು : ಆ ತೆರೆಯ ಹಿಂದೆ 
ಮೈಳಗೂಡಿ ಚಿಕ್ಕೆಗಳೆಲ್ಲ ಸೌಂದರ್ಯಶಕ್ತಿಯನ್ನು' ಕುರಿತು ಇಂತು 
ಪಾಡಿದುವು (ಕೈಷಾಕು. ೨.೬)- [ಮೇಳ (ಎ ಮೇಲ) - ಕೂಡು,] 
ಮೇಳಗೊಳು " ಮೇಳಂಗೊಳ್‌* ನೋ. 
ಮೇಳಗೊಳ್ಳು * ಮೇಳಂಗೊಳ್‌' ನೋ: 
ಮೇಳಣೆ (ನಾ) ಕೂಡುವಿಕೆ : ಸೇರುವಿಕೆ: ಹೊಂದಾಣಿಕೆ : “ಮೇಳಣೆ-- 
ಮೇಲನ ಎ ಕೂಡುವಿಕೆ, ಬೆರಕೆ” (ತರ್ಮಕೋ, «ಟಿ... 'ಮೇಳಣೆವಡೆ' 
ಪರಾ. [ಮೇಳ (ಎ ಮೇಲ) + ಅಣ್ಣಿ] 
ಮೇಳಣೆವಡೆ (ಕ್ರಿ). ಹೊಂ! ಸೇರಿಕೊಳ್ಳು : ಸುರವಾದಕರ 
ವಾದ್ಯಪ್ರಹರಣಪದ್ಮತಿಯೊಳ ಪವಣ್‌ಪಡೆದ ತಾಳದೊಳ್‌ ಮೇಳಣೆ 
ವಡೆದು ... ನಾನಾಪ್ರಬಂಧುದಿ ನಿಬದ್ಧಗೀತಂಗಳ ಮಧುರಧ್ವಾನ 
ಮಾನಂದಮಂ ಪುಟ್ಟೆಸೆ (ರುಕಾನೀ. ೦-೩6 5), [ಮೇಳಣಿ + ಪಡೆ] 
ಮೇಳನ ` ಮೇಲನ ' ನೋ. 
ಮೇಳಯ, ಮೇಳವ. ಮೇಳೆಯ (ನಾ). ೧. ಕೂಟ ; ಸೇರಿಕೆ: 
ಹೊಂದಿಕೆ; ಸಾಮರಸ್ಯ. ೨. ಗುಂಪು; ಸಮೂಹ: ಕೋಲ 
ಕೋಳಾಹಳಕೆ ತೇರಿನ ಗುಲಿಗಳನೊಡ್ಡಿದರು' ಹರಿಗೆಯ ಹೇಳಿದರು ಹಮ್ಮು 
ಗೆಯ ಕೊಯ್ದೊಡ್ಡಿದರು ಜಕಿಂೆಗಳ ಮೈಳ[ಇಾಕಾಂ. ಳೆ]ಯವ ಮೋಹಿದರು. 
(ಕುವ್ಯಾಕ. ೨೪-೦೪) ; ಕೋಳಿ ತಗರು ಕಾಡಕೋಣ ಕೊರಾನೆ ಮಾಸಾಳು 
ಮಲ್ಲರು ಮೊದಲಾದ ಮೇಳಯದಲ್ಲಿ[ಕಾಣಂ- ಮೇಳದಲ್ಲಿ, ಮೇಳೆಯದರ್ತಿ] 
ಗಾಳಿಗದೊಳಗಾ ನೈ ಲಕ ದಿನವ ನೂರುವನು. (ಶ್ರೀಶಾಂ- ೨-6೯), 
ಮೇಳವ ; ೧. ಪಯದಳದ ಸುಭಟರ ಸಿಂಹಗರ್ಜನೆಯ ಮೇಳವದ 
ಲೆನ್ನಾನೆಗಳ ಬರಹೇಳು (ಕುನ್ಮಾಲ್ರೋ.- 9-30) ; ಅಶೆ ಬೀತುದು ನಮಗೆ 
ಮುನಕೃಭಿಲಾಷೆಯಾದುದು ಮುಕ್ತಿವನಿತೆಯ 
ಳದ (ಕೊಕಣ. ೨-೦-೦೨). ವಿ. ಶಾಲಿಗೆಜಗಿದ ಗಿಳಿಯನಬಲೆಯ. 
ದಿಡಲು ತಪ್ಪಿ ವಿಲಾಲಪುಡ್ರೇಕ್ಷುಗಳೆ ಕೊಳೆ ಗಂಟೊಡೆದು 
ಯೆ ಮೇಳವದಿ ಪಧಿಕರ್ಕಳೀಂಟಿ (ಕರಂತ ೨-೦೦) ; ಮೇಳವದ 
ರೋಂಕ್ಕತಿಯ . . . ಕೈರವಸಂಚಯದ ಸೌರಭ್ಯಪದನನಿನೆಸೆದುದಾ ಸರಸಿ 
(ತೂರಂ- ೨-೪-೨೦). ೩. ಸಭೆ; ಸವಿ: ಗೋಷ್ಠಿ : ಅಂಧಾಸುರನ 
ನಣವ]ನೇನೆಂಬಿ .. . ಏಳುವರೆಯೋಜನದಲೋಲಗಶಾಲೆ 
ತುಂಬಿತು ಸುಭಟಸಮುದಯದೋಳಿಯಲ್ಲಿ ( ಸಥತ. ೩-66). ೪, 
ಗಾನ ವಾದ್ಯಗಳಿಂದ ಕೂಡಿದ ನೃತ್ಯ: ಗೀತ ಜತಿಗಳ ಮೇಳವಕೆ 
ಕೆಲರೋತು ಕುಣಿವರು ಚಪ್ಪಳಿಕ್ಕಿ ಪುರಾತನರ ತತ್ವಾರ್ಥಮಂ ವಿಸ್ತರಿಸುವರು 
ವರು (ಬಸಪು: ೪-6) ; ಸರಸತರಸಂಗೀತನರ್ತನದ. ಮೈಳವದ ನೆರೆ 
ನೆರೆದ ಚತುರಂಗದೊಡ್ಡುಗಳ ಸಂದಣಿಯ ದೊರೆದೊರೆಗಳ್ಳೆತಂದರುತ್ನವ 
ದೊಳರಸನಂ ಕಾಣಲಚ್ಯುತನ ಕೂಡೆ (ಕ್ಮ ಬಣ: ೩-3೫): ಮೇಳೆಯ : 
೧. ನಿನ್ನಾಳ ಜಯಸಿರಿ ಸರ್ಪಬಾಣದ ಮೇಳೆಯದ ಸೀಮೆಯಲಿ ನಿಂದುದು 
ಒದವಿ ಪೊದಬ್ಜ ಮೇಳಿಯದ ಕೇತನಮಾಳಿಕೆ 
ನಿಡೋಚ್ಛಲ ಪಟಾಂಚಲದಿಂ ಕರೆವಂತುಟಾಗೆ 
(ತಳ: ೨-೬೦) ; ಕೋಲುಗಳನಾ ಹರಿಗೆ ಹಲಗೆಯ ಮೇಳೆ[ಾಕಾಂ ೪] 
ಯವನಾ ಮಜ್‌್‌ಯಲುಗಿದೆಸುವಾಳೆನೊಂದಂಬಿನಲಿ ಸಂದಣಿಗೆಡಹಿದನು 
ಪಾರ್ಥ (ಕುರ್ಮಾ. 30-54): ತಳಿಯ ಮೇಳೆಯದ ಸಂಚರಿಪ ಪತಾಕಾಕುಳ 
ದಿಂದುರುವೀರಲಕ್ಷ್ಮಿ ಕಲಿಗಳ ಕೈವೀಸಿ ಕರೆವಂತಿಹವಲ್ಲಿ (ಕುರಾತಾಂ. 9.೬೪): 
[ಇ ಪ್ರಾ. ಮೇಲಯ, ಮೇಲವ. / ಸಂ, ಮೇಲಕ] 


ವ್ಮಾಕ್‌ ೨೬-೧). 2. 
ಎ ಮೊರದ ಭಟ! 


ಮೇಳಯಿಸು 


ಮೇಳಯಿಸು ' ಮೇಳಿಸು' ನೋ. 

ಮೇಳೆಯ್ಸು ' ಮೇಳಿಸು' ನೋ. 

ಮೇಳರಂಗ (ನಾ). (ಪುರಾತನ ಗ್ರೀಕ್‌ನಾಟಕಶಾಲೆಗಳಲ್ಲಿ ಬಳಕೆಯಿದ್ದ) 
ರಂಗದ ಮುಂಭಾಗದಲ್ಲಿ ಮೇಳದವರು ಹಾಡಲು ಮತ್ತು ಕುಣಿ 
ಯಲು ರಚಿಸುಕ್ತಿದ್ದ ಅರ್ಧವೃತ್ತಾಕಾರವಾದ ವೇದಿಕೆ. 
ಜಗಲಿ; ರಂಗದಾಚೆಗೆ ಹೀಗೆ ಬಯ್ಕಲ್ಪಟ್ಟ : ಮೇಳದವರು ತಾತ್ಕಾಲಿಕ 
ವಾಗಿ ಒಂದೆಡೆಯಿದ್ದು ಅಥವಾ ಮುನ್ನೆಲೆಯ ಮೇಳರಂಗದಲ್ಲಿ ಬಂದಿದ್ದು. 
ಮೇಳೆಗೀತೆಯನ್ನು ಹಾಡಿರಬಹುದು (ಂದ್ಧತ್ರ: ೪೪» ಪರಿಕರ ಸಮಕ್ಕೆ) : 
(ಪುರಾತನ ಗ್ರೀಕ್‌ನಾಟಕಶಾಲೆಗಳಲ್ಲಿ ರಂಗದ ಮುಂಭಾಗದಲ್ಲಿ ಮೇಳೆ 
ದವರು ಹಾಡುತ್ತ ಕುಣಿಯುತ್ತಿದ್ದ ಅರ್ಧವೃತ್ಹಾಕಾರದ) ಮೇಳರಂಗ 

[ಸಂ. ಮೇಲರಂಗ] 


(orchentru- ೨086). 
ಮೇಳವ 'ಮೇಳಯ ` ನೋ. 
ಮೇಳವಡೆ (ಕ್ರಿ). ಜೊತೆ ಸೇರು; ಒಟ್ಟುಸೇರು : ತಾಳಧಾರಿಗ ನಟುವಿಗ 

ಗಾಯಕರು ನೆಲಕ ಮೇಳವಡೆದ ವಾದ್ಯದವರು ಸೂಳೆಯರುಗಳು ಸುಮ್ಮಾನಿ 

ಗಳ್‌ ಪಣ್ಯಲಜಾಲದೆ ದಣಿದರಾಕ್ಷಣದೆ (ಕಂಠರಿ- ೨೬-೨೭) - 

[ಮೇಳ (ಇ ಮೇಲ) - ಪಡೆ] 
ಮೇಳವಣೆ (ನಾ): ೧. ಕೂಟ; ಹೊಂದಿಕೆ ; ಸಾಮರಸ್ಯ : ಧರ್ಮದ 
ಮೈಳವಣೆಯಿಲ್ಲದೊಡೆ ಕೊಲುವಿರೆ ಪಾಲಕನ (ಕಾರ: ೬-೨-೦): ಮೇಳ 
ವಣೆಯನು ನೆನದಂ ಲೋಕದಿ ಕೋಳುಹೋದನು ಹಿಂದೆ ತನಗಾಳಾಗಿ 
ಬಳಲಿದ ವಾನರರ ನೆನನೆನದು ಮರುಕೊಳಿಸಿ ( ಮೂಂರಾ- wo). 
ವಿ. ಗುಂಪು; ನೆರವಿ: ಸಮೂಹ: ಗಾಳುಗಲ್‌ನ ಕಹಳೆಗಳ 
ಕಳಕಳದ ಬೊಗ್ಗುಗಳ ಮೇಳದಣೆ ಭುಗಿಲಿಡಲು . . - ಎರಡುಬಲ 
ಹೊಯ್ದಾ ಡಿತೊಡಗಲಸಿ (ಕನ್ಯಾಂ. ೬-೯). ೩.ಗಾನವಾದ್ಯಗಳಿಂದ ಕೂಡಿದ 
ನರ್ತನ ; ತಾಳಧರರೊಂದೆಸೆಗೆ ಆವುಜಿಗರೊಂದೆಸೆಗೆ ಮೇಳವಣೆಯೊಂದೆಸೆಗೆ 

(ರಾಜಮ್ಮ. 6೪೦-೨೮) ; ತಾಳಂ ನರ್ತನಮಂ ಕರೆವುತ್ತಿರೆ ಮೇಳವಣೆಗೆ ಶಬ್ದಂ 

ಕೂಡುತ್ತಿರೆ..(ಕೃಂಗೀರೆ. ಹ, ೪೬೬-೧೬) ; ಸೊಗಸಿನ ಮೇಳವಣೆಗಳ ಬೇಂಟಿ 

ಯಾಯಿತು ಮ್ರುಪದಪುರಿಯೊಳಗೆ (1068. ೨೮-೨೨). 'ಮೇಳಣೆ' ಪರಾ: 
[ಮೇಳವ (ಎಮೇಳಯ) 4-ಆಣ್ಮೆ] 

ಮೇಳವಾಡು (ಕ್ರಿ). ೧. ಜೊತೆ ಸೇರು ; ಒಡಗೂಡು : ಮಲ್ಲೀರಾಮೆಯಂ 

ಮೇಳವಂಡಿ ವನೇಜಾತಿನಿಯಂ ವಡಂಬಿಸಿ ವಿನೋದಯೆತ್ತು ಬಂದತ್ತು 

೬ ಮಾರುತಂ (8/2. 0೬-000) ; . ಹೇಳುಹೇಳಿನ್ನೇನು ಮಾರಿಯ 

ಮೇಳವಾಡಿದನೇ : ಜಯದ್ರ ಥನಾಳುತನವನು ಬವರವಲಿ ತನ್ನೊಡನೆ 

ತೋಲದನೆ (ಕುಕ್ಕಾರ್ರೋ, ೪-19): ೨. ವಿನೋದವಾಡು : ಕ್ರೀಡಿಸು : 
ಕೂಡಲಸಂಗಮದೇವಾ ನಿಮ್ಮ ಹೇಳಿದ ಹೇಳಿಕೆಯಿಂದ ಪಿಂಬೇರ ಮೈಲಿಗೆ 
ಮೇಳವಾಡುತ್ತಿದ್ದ ಕಾಣಾ ತ್ರೆ ಜಗದೊಳಗೆ (ಂಸನ. ೫೬೭) - 


[ಮೇಳ (ಇವೆ: + ಆಡ್ಕು) 
ಮೇಳವಿಕೆ (ನಾ). ಹೊಂದಾಣಿಕೆ: ಸಂಯೋಜನೆ : ಪಾತ್ರಗಳ ದಿವ್ಯ 


ಮಾನವಅಂಶಗಳ ಮೇಳವಿಕೆಯಲ್ಲಿ ಹೊಂದಿಕೆ ಕಡಿಮೆಯಾಗಿದೆ (*ಸಾತ. ೦೭೫)- 
[ಮೇಳವ (ಆ ಮೇಳಯ) + ಇ ಇಕೆ] 
ಮೇಳವಿಡಿ (ಕ್ರಿ). ಜೊತೆಯಲ್ಲಿ ಸೇರು ; ಹೊಂದಿಕೊಳ್ಳು : ನೀಲದ 
ತನೆರಸದೊಳಗೊಂದು ಕಗ್ಗಳ ಮೇಳವಿಡಿದು ಕಳೆಗೊಂಡು ಶೂಲಿ 
ಯರ್ಧಾಂಗಿವೊಪ್ಪಿರ್ದಳು ನಿರ್ಮಲಕಾಳಿಕಾಂಬಿಕೆ ಸಲಹೆನ್ನ (ಕ್ಮ್ಮಲೂ- ೦-3): 
[ಮೇಳ (ಮೇಲ) 4- ಪಿಡಿ] 
ಮೇಳವಿಸು * ಮೇಳಿಸು ` ನೋ. 
ಮೇಳವೆಣ್ಣು (ನಾ). ಮೇಳದವಳು ; ನರ್ತಕಿ ; ದೊರೆರಾಯನ ಸಾರಿಯ 
ಮೇಳವೆಣ್ಣುಗಳಂಆ ನಾಲ್ಕುದೆಸೆಯ ದೇಸಗಳ ಬಿರುದಿನ ಗಣಿಕೆಯರ್ಪುರ 


೭೪೩೧ 


10 


15 


ಮೇಳಿಸು 


ವರನಾರಿಯರಿರದೆ ಸಿಂಗರಿಸಿಯೈದಿವರು (ಕನನ. 3೦-೬೪). 
[ಮೇಳೆ (ಎಮೇಲ) 4 ಪೆಣ್ಣು (ಎನೆಣ್‌)] 
ಮೇಳಾಪ " ಮೇಲಾಪ ` ನೋ. 
ಮೇಳಾಪಕ ' ಮೇಲಾಪಕ ' 
ಮೇಳಾಪಿಸು * ಮೇಲಾಪಿಸು 
ಮೇಳಾವ (ನಾ). ಕೂಟ : ಸೇರಿಕೆ: ಹೊಂದಿಕೆ: ಅವರಿಸಿದುದು ಮತ್ತೆ 
ಹೊಸಮೇಳಾವದಲಿ ಕುರುಸೇನೆ (ಕುಠ್ಮಾಕ- ೦೫-೨೪) - 
ಮೇಲಾವ./ಸಂ,, ಮೆೇಲಾಪ] 


ನ್‌ 


[< ಪ್ರಾ. 
ಮೇಳಿ " ಮೇಂಟಿ ` ನೋ. 
ಮೇಳಿಸು, ಮೇಳಯಿಸು. ವೇಳಯ್ಸು. ಮೇಳವಿಸು. ಮೇಳೈಸು (ಕ್ರಿ) 

೧. ಸೇರು ; ಜೊತೆಯಾಗು : ಜೊತೆಗೂಡು : "ಮೇಳಿ; 
ಸಂಯೋಗೇ” (ಕರುಣ ); ಪಾಂಡವರೊಳ್‌ ನೀಂ ಮೇಳಿಸಿ ನಣ್ಟನೆ ಬಗೆದಿರ್‌ 
ಜೋಳದ ಪಾಟ್‌ಯುಮನಿನಿಸು ಬಗೆಯಿಂ ನಿಮ್ಮೊಳ್‌ (ಕಾ. 00-08) : 
ನೆನೆಯಿಸಿದಳೆಬಳೆ ಮಧುಲಕ್ಷ್ಮಿ ಮೇಳಿಸಿರ್ದೆಳಲತೆಯೆಂ (ಎರಕ. ) 
ಶ್ರೀಮದಮಳಮಜಿಮ ಕ್ಷಿರಾಂಬುಧಿಸೋಮನುದಗ್ರಬಲೋದೃಟದೇವಂ 
ವಾಮೆಯೊಡನೆ ಮೇಳಿಸುತುರ್ವಿಯನುರ್ವಿಂ ಪಾಲಿಸುತಿರ್ದೆಂ (ಉದ್ಯರೇ. ೨ 
ಸೂತನ), ೨. ಕೂಡು ; ಸಂಭೋಗಿಸು : ನಯದೊಳೆ ನೋಡಿ ನೋಟ 
ದೊಳೆ ಮೇಳಿಸಿ ಮೇಳದೊಳಪ್ಪುಕೆಯನ್ಹಿ (ಕಂಕಣ. ೪-69) ; ಮಾಣಿಕ 
ಕೆಂಬೊಳಪಂ ಬಿಸಿಲೆಂದು ನಟ್ಟಿರುಳ' ಮೇಳಿಸುಗುಂ ರಥಾಂಗಂ 
(ಶಂಠಾನಾ- ೦-೦೨೭)... ೩. ಹತ್ತಿರ ಬರು; ಸವಿಖಾಪಿಸು; 
ರೂಕ್ಷಂಳಕಂಗಳನೋ ಸರಿಸುತ್ತುಂ ಮೆಲ್ಲನೆ ಮೇಳಿಸಿ ಕನ್ನೆಯಂ ನುಡಿದಳ್‌ 
(ಅರಿತು. ೩-೩೦) : ಮೆಲ್ಲನೆ ಮೇಳಿಸಿ ಪರ್ಚುವ ಲಲ್ಲಯಿಸುವ . . . 
ಮುನಿಯಲ್ಲಿ ಜಿನೋಕ್ತಿಯನೆ ಕೇಳಲಾಗದು ಚತುರಂ (ರರ್ಕೂ್ಳು. ೬-೨೦೨), 
೪. ಕೂಡಿಸು ; ಸೇರಿಸು : ಹೊಂದಿಸು : ಅಳವಡಿಸು.; ಕೆಂಗಜಳಯಂ 
ಸರಂಗಳೊೋ್‌ ಮೆ:9ಸಿ ಸುತ್ತುಮಿರ್ಪ ಶಬರರ್ಕಳಿಸೊಬ್ಬದುದೊಂದು 
ಪಕ್ಕಣಂ (೪:ಸುವೂ. ೧೦-೦೪) ; ಕರ್ಮವು ಮೇಳಿಸಿದ ಬೇಳಂಬವಲ್ಲದೆ 
ಬೇಟ! ಪೆಅಿತಲ್ಲ (ಸಕಾ. ೬-೩೪): ೫. ಆಕರ್ಷಿಸು ; ಸೆಳೆ: ಬಾಳ 
ದಿನೇಶಬಿಂಬದ ನೆಬಲ್‌ ಜಲದೊಳ* ನೆಲಸಿತ್ತೊ ಮೇಣ ಫಣೀಂದ್ರಾಳೆಯ 
ದಿಂದಮುರ್ಚಿದ ಫಣಾಮಣಿಮಂಗಳರಶ್ಮಿಯೋ ಕರಂ ಮೇಳಿಸಿದಪುದೆನ್ನೆರ್ದೆ 
ಯನೆಂದು ಬೊದಿಲ್ಲೆನೆ ಪಾಯ್ದು ನೀರೊಳಾ ಬಾಳನನಾದಮಾದರದೆ 
ಕಂಡೊಸೆದಂ ನಿಧಿಗಂಡನಂತೆವೋಲ* (ಶಂಶಾಾ, ೦-೪೬). ೬. ಒಟ್ಟುಗೂಡು; 
ಗುಂಪುಸೇರು ; ಒಟ್ಟಾಗು : ತುಳದ ಲಯಮಂ ನಿಜ್‌ ನೀಳಾಳಕ 
ಹಾರದ ಫೊದಲ್ಡ ಮುತ್ತೆಂಬಿವ್ರೆ ಮೆಂಮ್ಮೇಳಿಸಿ ಕೈಕೊಂಡುವು ಲುಳಿತಾಳ8 
ಕೈಕೊಂಡಳೆಂಬುದೊಂದಚ್ಚರಿಯೇ (60ಪು- ೨೪) ; ಬಾಳನ ನಂಸುಪುಟ 
ದೊಳ್‌ ಮೇಸ್‌ ದುಗೋದಯಿದುಸಂದೋಹಂಗಳ (ತಪು: ೪೬೫) ; 
ಜಸಮಂ ತೊಡೆವಂತೆ ವೈಜಯಂತಿಗಳಿಡೆವರಿಯದೆ ಮುಂದೆ ಮಿಳಿರ್ದು 
ಮೇಳಿಸಿ ತೋರಕರಂ (ಕಾದಂಕೂ: ೩೩೭), ೭. ಒಟ್ಟುಗೂಡುವಂತೆ ಮಾಡು; 
ಒಟ್ಟುಗೂಡಿಸು : ಮೇಳಿಸಿ ಜೀವಾವಳಿಗಳ ತಾಳಿಸುವರನಚ್ಚಗೆಂಡದೊಳ್‌ 
ಕಾವಲಿಯೊಳ್‌ ತಾಳಿಸುವರ್‌ (ಸುಳುಮಾ- ೦೦-೪೬) ; ಅತಿಭೀಮರೆನಿಪ್ಪ 
ಸಮಸ್ತೆಮಲ್ಲರಂ ಮೇಳಿಸಿ ಕೃಷ್ಣನು ಕೊಲಲೊಡರ್ಚಿದಂ (ಕೀರಿಶ್ಟ- ೩-0೩3). 
೮. (ಕೃತ್ರಿಮವಾಗಿ) ಪ್ರೀತಿ; ಸ್ನೇಹಗಳನ್ನು ವ್ಯಕ್ತಪಡಿಸು : ಅರಸನ 
ಮೂದಲೆ ಮನದೊಳಗಿರೆ ಮೇಳಿಸಿಕೊಂಡು ಬಂದು ಪಾತಕಿ ಕೊಂದಳ 
ಗರದಿಂ ಗಂಡನೆನು (ಡುಕೋತ- ೩-೩೬) £: ಉಂಟಾಗು: ಒದಗು ; 
ಸ್ಮರವಹ್ನಿಜ್ವಾಲೆ ಮೆಯ್ಕಿಂದೊಗೆದು ಪೊಗೆಯನುಳ್ಳೊತ್ತೆ, ಯುಂ ಪುಷ್ಪ 
'ಶಯ್ಯಾಂತರದೊಳ್‌ ಸುಯ್ವೆಂಕೆಸಾಲ್‌ ಮೇಳಿಸೆಯುಂ .. ಕೋಮಲೆ 
ರಣರಣಕಾವಸ್ಥೆಯಿಂದಿರ್ದಳ್‌ (ಕುಸುವಾ- ೦೩-೦೦೭) ) ದೇವಕಿಯ ಮನ 


ಮೇಳಿಸು 


ದೊಳು ಮೇಳಿಸಿತು ನಿಜಪುತ್ರನನು ಕಾಣ್ಪೊಂದು ಕುತರವು (ಸಾಳ್ಮರಾ- 
3೫). ೧೦. ಉಂಟುಮಾಡು ; ದೊರಕಿಸು ; ಒದಗಿಸು: 
ವಾಸಸಚತುಸ್ವಿ ಕಮಾತ್ರದೊಳಾವುವಾಯದಿಂ ಮೇಳಿಸಿ ತಂದುಕೊಂಡು 
ಕುಡುವೆಂ ನಿನಗರ್ಥಮನೆಂದು ಲೋಳನೀಳಾಳಕಿ ಪೊಣ್ಣು ತಂದೆಯ ಮನಃ 
ಶತಮಂ ಮನದಿಂದಗಲ್ಲಿದಳ್‌ (ಸುಳುಕಾ. ೭-೪). ೧೧. ಸಿದ್ಧಪಡಿಸು ; 
ಅಣಿಗೊಳಿಸು ; ಸಜ್ಜುಗೊಳಿಸು : ಮೇಳಿಸಿದ ಸೆಜ್ಜರದಿನೇಟಲುಜ್ಜುಗಂ 
ಗೆಯ ವಿಜಯಕುಂಜರದ: ಮಂಜೀರಸಿಂಜತಕ್ಕೆ ಪಕ್ಕಾಗಿಯುಂ (ಪ್ರತ್ಯಪು- 
6-0 ತ). ಮೇಳಯಿಸು : ೧. ಪೂರ್ವದೇಶಗಳಿಂದ ಮುಸ್ಲಿಮರು 
ಕ್ರಮೇಣ ಬರುವುದಕ್ಕೆ ಆರಂಭಿಸಿ ಎರಡು ಪದ್ಧತಿಗಳೂ ಮೇಳಯಿಸಿ 
ದುವು (ಇಸ್ಮಾಂಸಂ- 0೪). ೪. ಸರ್ವಾಂಗಮಂ ಪ್ರತ್ಯಂಗದೊಳ್‌ 
ಮೇಳಯಿಸಿ ಕುಸುಮಾಯುಧುಸಖತರಂಗಿಣಿಯ ಸುಳಿಯೊಳ” ಮನಂ 
'ಮುಳುಂಗಿರ್ದ ಸುಖಸಮಯದೊಳ್‌ (106. ೨-008 ತ) : ಅಗಿಲು ಸಾದು 
ಜವಾದಿ ಚಂದನ ಮೃಗಮದಂ ಘನಸಾರ ಗಂಧಾದಿಗಳನೆಲ್ಲಂ ತೆಗೆದು. 
ಪ್ಲೋರಿಂದ ಮೇಳಯಿಸಿ, (014. ೪-೫). ೭, ರಾಗದಿಂದವರಿಗೆ ಅಭಿಮತ 
ವಿತ್ತು ಮೇಳಯಸಿದನು ಬಲವನು (ಉಣ್ಮಾಂ. ೩-೩)... ೧೧. ಮೇಳಯಿಸಿ 
[ಉಾಣಂ, ಕೈಸಿ] ನಿಲಿಸಿದರ ನಿಜಬಲದ ಪೌಜುಗಳನರ್ಧಚಂದ್ರಾಕೃತಿಯೊಳು. 
(ತೈಖಿಕಾ- 2೩-೦೦). ೧೨. (ಆಭರಣವನ್ನು) ತೊಡಿಸು : ಬಾಳಸ್ಥಳ 
ದೊಳ್‌ ಕಣ್‌ ಗಡ ಶೂಳಿಗೆ ಪಾರ್ವತಿಗೆ ಕೊರಲೊಳೊಗೆದುದು ನಯನಂ 
ಕೇಳೆಂಬಾಳಾಪಂ ಮಿಗೆ ಮೇಳಯಿಸಿದ (೫೫. ಯ್ಲಿದ]ರೈರದಾಳಿಯು 
ಬಾಳಕಿಯರ್‌ (10೪. 0೦-೬೪): ಮೇಳಯ್ಸು : ೨. ಕ್ಷಣವಗಲಿದಡೆ ಮೇಲೆ 
ಬಿದ್ದುರವಣಿಸಿ ಪಿಡಿದಡೆ ಸುಕ್ಕಿ ಹೊಯ್ಮಜೆ ಮಣಿದೊಡಲನಾಂತೊಂದಿದಡೆ 
ನೆರೆದೊಂದಿ  ಮೇಳಯ್ಲಿಣಗಂ- ಳೈಸಿ] (044 93-09) ; ಸೂಳೆ 
ಸೂತ್ರದ ನೇಣು ಗಾಳವಾಕೆಯ ಮೊಗವು ಮೇಳಯ್ಲುವವಳು ಸಲೆ ಬೆಂಡು 
ಮಿಂಡ ತಾ ಬಾಳೆಮಾನೆದ (167. ೦೯೪೪): ಮೇಲವಿಸು ; ೧. ಕೀಳು 
ಜಾತಿಗೆ ತನ್ಕ ನುಡಿಗಳು ಜೇಳವಿಸಿದುವು ಕುಲವ ನಾಲಿಗೆ ಹೇಳಿತೆಂಬುದು 
ತಪ್ಪದಾಯಿತು (ಗುಕ್ಶಾಂ- ೩-೦೩); ತಾರ್ಷ್ಷ್ಯನ ಕೂಡೆ ಕಾರ್ಕೋಟಕ ಮೇಳ 
ವಿಪುದೆ (ಕೋಶತ- 0-೩)- ೪. ಹುಲ್ಲು ಹೊಲನೆಲ್ಲವಂ ಫೊಗಂ ಸುಧೆಯೊಳಗೆ. 
ನಂಜಿಡುವಂತೆ ಮೇಳವಿಸಿ ಪೇಳಿ ನಾನು (ಸಿಕ್ಕರಾ- 0-8) : ಮೂಹುರಿಗಳಲಿ 
ಮೇಳವಿಸಿದುಡಿದಾರವಂ ಬಂಧಿಸಿ . , . ರುದ್ರಾಕ್ಷಿಯ  ಸ್ಪಟಿಕ್ಷಗೆಳಂ ಕಟ್ಟಿ 
(9ಸಕ. 6-9೪), ಹೋಳಿಸಿರ್ದಡಕೆಗಳ ಭಾಗವ ಮೇಳವಿಸಿ ರ್ಪರದ . . . 
ವೀಳೆಯವನಿತ್ತು (ಕ್ರರುಲ, ೪-೭): ಓ. ಮೇಳವಸಿದ ತನ್ನ ಸಕಲಗ್ರುಣಂಗಳ 
ಎಣಿಕೆಯ ಗುಣಿತಕ್ಕೆ ಅಗಣಿತನಾದನು (15. 83-380); ಚೇಳುಗಳು 
ತಾವೆಂಟುಸಾವಿರ ಮೇಳವಿಸಿ ಬಂದೂಟಃದಂದದಿ ಮೇಲುನೋವಹುದೆಂದು 
ಶಾಪವ ಕೊಟ್ಟನೊಬ್ಬಂಗೆ (ಸಂಕ. ೦-೦೪). ೭. ಇಲಿಯನೂ ಬೆಕ್ಕನೂ 
ಹುಲಿಯನೂ ಹುಲ್ಲೆಯನೂ ಮೇಳವಿ(೫ಕಂ. ಮೈಳೈ)ಸುವಂತೆ. ಮೇಳವಿಲ್ಲ 
ದವನ ಒಗತನ ಅಳಿಯ ಬಾಳುವೆ (6ಶ50. 9೩೩-೬೦೭); ಕರಿತುರಗರಥವನು 
ಮೇಳವಿಸುವೆನು ಕಾದಿ ಗೆಲುವೆನು ರಾಘವೇಶ್ವರನ (1980: ೩-೨). ೯. ಕೇಳಿ 
ನಳು ಗಾಂಧಾರಿ ಕುಂತಿಗೆ ಬಾಲಕೇಳಿವಿನೋದವೆಂಬುದು ಮೇಳವಿಸಿತಾ ಮುನ್ನ 
ಮಾಡಿದ ತಪದ ಫಲವೆನುತ [ಾ೫ಾಂ- ವಿನೋವವೇಕ್ರೈ ಮೇಳವಿಸಿತೇ ಮುನ್ನ 
ಹಾ ತಪ್ಪೇನು ತಪ್ಪೇನು] (ನ್ಗ. ೪-೪0): ಹೇಳುಹೇಳೀ ನಾಸಿಕಚ್ಯುಪಿ 
ಯಾರ ದೆಸೆಯಿಂದ. ಮೇಳವಿಸಿದುದನು (ರಣ. ೩-3-೪); ಯಾವುದೋ 
ಕೆಲಸಕ್ಕಾಗಿ ಆಪ್ತರ ಮನೆಗೆ ಬಂದಾಗ, ಈ ಉತ್ಸವವು ಅವನಿಗೆ ಮೇಳವಿಸಿತ: 
(ಕಿಕ್ಕಿತೂ, 0). ೧೧. ಬಡಿಕೋಲುಗಳನೆಕ್ಕಡವನುಪಾರಿಯದಕುಪ್ಪ ಸವ 
ಮೇಳವಿಸಿ ಹೊಜವಂಟನವನೀಪಾಲ ಬೇಟೆಗೆ. (ತಸ್ಮಾ. 34-9); ಮೇಳವಿಸಿ 
ನೇಣುಗಳನೆನುತ ನೃಪಾಲನವದಿರು ಗುುಬಜಿಸುವುದನಾಲಿಸುತ ಸಾತ್ಯಕಿ 
ಯೊಡನೆ ಕೃತವರ್ಮನಜುಹಿದನಂ. (ಕು್ಶಾಣ- ೪-93). ೧೩. ದಟ್ಟಿವಾಗು; 


ಎ೪ಿ೩೨ 


ಮೇಳೆ 


ದಟ್ಟೈಸು : ಅಲ್ಲಿ ಕೆನೆ ಮೇಳವಿಸೆ ಯಾದವಮಲ್ಲಗಾಯಿತು. ಶ್ವೇತದೀಪವದ( 
ತಾದಧಿಯಾಯ್ತು ಮಂಗಳವೃಂದ ಮೇಳವಿಸೆ (1065. ೩-00- ೧೪. 
ಮಾಡು; ಆಚರಿಸು: ಕಾಲಕಾಲದ ನಿತ್ಯಕರ್ಮವ ಮೇಳವಿಸಿ ಬಂಕಾ ಶುಧಾಗ್ನಿ 
ಜ್ವಾಲೆಯಾಹುತಿಗಾಗಿ ಬಹ ಭಿಕ್ಷುಕಮುನೀಶ್ವರರೆ ವೇಳೆಯಜ್‌ದುಚಿತದಲಿ 
ಸಂಘಲದಾಳಿಗಳನೊಲಿದೀವ ತರುಲತೆಯೋಳಿ ವನದಲಿ ಮೆಟಕವುತಿರ್ದುವು 
(ಕ್ರತು0- ೨೦-೦). ೧೫. ಮೇಲಾಗು ; ಅಧಿಕವಾಗು: ಕೇಡುಗರ ಕೈ 
ಮೇಳವಿಸಿದುದು ದೈವಗತಿಯಿಂದ (548. ೪-೩0). ಮೇಳೈಸು: ೧. ದಿವಿಜ 
ಸ್ತ್ರೀಯೊರ್ವಳ್‌ , . , ತಾಂಡವಾಡಂಬರೆವಿನೊಡರಿಸಲ್‌ ಚಾರುಮಾಣಿಕ್ಯ 
ಭೂಷಾರವಮುಂ ನಾನಾಸುತಾಳಧ್ವನಿಯುಮೊಡನೆ. ಮೇಳೈಸಿ... . ಚೆಲ್ವಾಗೆ 
ದೇಹಪ್ರ ಭೆಯೊಡನೆ ದಲಾಡುತ್ತುಮಿರ್ದಳ್‌ ವಿಚಿತ್ರಂ (ರಕ್ತ: ೬೯೦); 
ಖಳನೊಡೆನೆ ಮೇಳೈಸುತಸುರತತಿ ರದ ಬಿಲ್ವೆದೆಯಂ ಚಡಾಳೈಸುತಾಗ 
ಶತಮಾಯನಿಂದ್ರನ ಸರಿಸದೊಳ ನಿಂದು ನಿನ್ನ ಕೊಂದು ಪಾಳೆ ೈಸುವೆ 
* . » ಎನುತಾ ಖಳಂ ಕೋಲ್ಲ?ದನು (ಕೆಂಪು. ೪೯-30). ೪. ಭಸಿತದೊಳು 
ಬೆರಸಿದ ಕತ್ತುರಿಯ ಸಾರಮು ನೊಸಲೊಳು. ಮೇಳೈಸಿ ಪರಿಮಳದಲರ್ಗಳಂ. 
ಸಿರಿಮುಡಿಗೆ ಸಿಂಗರಿಸಿ (೩16, 6-08); ಲಸದ್ಭ )ಮರಿಯಿ ಮೇಳಾಪದೊಳ್ಳಿ 0 
ತ್ರಿಭಂಗದ ಸೊಂಪಿಂ ಸಲೆ ರಾಗಮಂಜರಿ ಕರಂ ಮೇಳೈಸಿದಲ್‌ ಲಾಸ್ಕಮಂ 
(ರಕಕು- ; ಕೇಲಚ್ಚುಗಳೆ ಮೇಳೈಸಿದರು ಬಲುನಂಬುಗೆಯ ಬದ್ಮರ 
ದೊಳಗೆ ತುಂಬವರಸ್ವಶಸ್ತ್ರಗಳ (ಕುಠ್ಮಾಂೀ- ೪-೯೦). ೬. ರುಜಮಂದಿರಾಂತ್ರ 
ಬಹಿರ್ಭಾಗಭೂಮಾತಳಪ್ರ ದೇಶದೊಳ್‌ ಮೇ ಓಸಿ ಬಂದು ನಿಂದ ಸೆ ನಿಕ. 
ಪ್ರಧಾನರೊಳ್‌ (ಕತಿಪು- ೩-೦೦೦ ಪು; ವೀಳಯಂಗುಡಲೈದು ಮೇಳೈಸುವ 
ತಾಂಬೂಲಕರಂಡವಾಹಿನಿಯರಂ ಪೈರ್ವಿನಂ ಜರ್ವಿಯಂಂ (80. ೦೦-೬ ನ); 
ತಗ್ಗಿತುಜು ಕಳಕಳ ವಿಷಾದದ ಸುಗ್ಗಿ ಬೀತುದು ರಾಯರೀಚೆಯ 
ಮಗ್ಗುಲಲಿ ಮೇಳೈಸಿ ಮೆಟ್‌ದರು (ಕನ್ನಾ. ೧೨೬೪). ೭. ವಿಪ್ರನಿಕಾಯ 
ವೆಲ್ಲವ ನಿಳಯದಲೆ ಮೇಳಿಿ ಸಿ ಧಾರೆಯ ನಳಿನಸಂಭವ ಮೆಚ್ಚಲೆಆದನು ಸಲ 
ವಿಸ್ರರಿಗೆ (ಸರತ- 3೩೬೪): ೦೧. ರಥವ ಮೇಳೈಸಿದನು ಹೊಸಸಾರಥಿಯಂ. 
ಕರಸಿದನು (ಕುಪ್ಯರ್ರೋ. ೦೩-೪0; ಘೃತಪಾತ್ರಾದಿ ಮಖಪರಿಕರವ 
ಮೇಳೈಸಿದರು. ತತ್ಯ )ತುಕುಂಡವಳಯದಲ್ಲಿ (ಕರಣ. 0-೬-೪). ೧೪, 
ಕೇಳೆಲೆ ಕುಮಾರಕನೆ ದೆಸ್ಷೆನೆಂಬವನೆನ್ನುನೋಲಗಿಸ ಹರಿಯಜೇಂದ್ರರ್ಗೂಡಿ 
ಯಾಗಮಂ ಮೇಳೈಸಲಾ ಕಥಾಂತರಮೊಳೀಶ್ವರಿಯಳಿದಳು (ಕಂಘ. 4೦-೦೩), 
೧೬. ಈಡೇರಿಸು ; ನೆರವೇರಿಸು; ಪೂರ್ಣಮಾಡು : ಹೇಳುವದು. 
ಕೇಳುವದು ಆಳ್ವ ಭೂಪನೆ ಉಟು ಮೇಳೈಸು ನಮ್ಮ ಕೋರಿಕೆಯ 
(ಕನ್ನ. ೨9೩)- ೧೭. ಹೆಚ್ಚಿಸು; ಅಧಿಕಗೊಳಿಸು ; ಜನಿಸಿದ ದನುಜ 
ವೀರ್ಯನು ಕುಮೆಶಿಯಲಿ ನವಮಾಸ ತೀರಲಿಕಮಿತಪೌರುಷದಿಂದ ಸೈನೆಯ 
ಬಲುಹ ಮೇಳೈಸಿ . . . ಕೊಂದನು ಮನ್ನೆಯಾದಿಗಳ (ಸಂತಶ. ೨೬-೦೦೦) 
[ಮೇಳನ (ಎಮೇಲನ) 4 ಇಸ್ಕು] 
ಮೇಳು (ನಾ)- ಜೊತೆ ; ಒಡನಾಟ ; 'ಮೇಳುಗೂಡು' ಪರಾ. 
[5 ಸಂ. ಮೇಲ] 

ಮೇಳುಗೂಡು (ಕ್ರಿ). ಜೊತೆ ಸೇರು; ಒಡಗೂಡು ; ಮಳೆಯ ಕಾಲದ 
ಜಲದ ಮುಂಂಚೆಗೆ ಕಳೆಯ ತಾಳಿರಲದಕೆ ಶಕ್ರನ ಚಲುವ ಚಾಪದ ಮೇಳು. 
ಗೂಡಲು ಚಂದ ಕಾಣ್ಬಂತೆ (ಕಥನಂ. ೦೦-೪೦). [ಮೇಳು ಕೂಡ್ಲು] 

ಮೇಳ್ಳೆ (ನಾ). ಗಂಟಲುಮಣಿ ; ಗೋನಾಳಿ : ಕರೆಯದೆ ಕಂಡಿ ಕಂಟಿಸುವ 
ಕೂಂಟಣಿಯಂ ನೊಣೆಗಬೈೈ ತಿಗೆ ಬೆಂಗುರುಟಿ ಬಳಾರಿ ಬಾಡಿಸುಗ್ಗೆ.., 
ಮೇಳೆಯಂ ಮುಜ್‌ಗೆ ಮಾಳಬೆಗಿದು ಮೊಗಾರಮೆತ್ತುವೆಂ (೮೮ರ. 
೨-೨೦೬); ಮೆಜಹನಿಕ್ಕಿಯೆ ಕೊರಳ ಮೇಳೆಯ ಮುಟೀದ ಪರಿ ಶಿಶುವಿಂಗೆ 
ವಿಷವನುಯೆಟ್‌ದವೋಲು (194೫. ೪-03) ; ದಡಿಗರೂಪಿನಿಂದಿಹ ಹರಿಯ 
ಮೇಳೆಯಂ ಪಿಡಿದೊತ್ತಿಯೊಡೆದೆಲಂವ ನೆಗ್ಗಲು (ಕಕ್ಕೆ ಫು, «-0೪-೩೦). 


ಮೇಳೆ 


ಮೇಳೆ (ನಾ). ಮೆಳೆ; ಪೊದರು: ಪಾರ್ತ್ವದ 'ಮೇಳೆಯಲ್ಲಿ ನಿಜುಂಗಲ್ಲು 
(ಎ3 ೩೪ ೬6-33; 3074). [p ಇದು "ಮೆಳೆ' ಎಂಬುದರ ಆಪಲಿಖತ] 

ಮೇಳೆಯ * ಮೇಳಯ `ನೋ- 

ಮೇಳೈಸು ` ಮೇಳಿಸು ' ನೋ, 

ಮೇಟ್ಸ್‌, "ಮೇಂಟಿ' ನೋ. 

ಮೇಟಿ (ನಾ): ಒಬ್ಬಾತನ ಹೆಸರು: ಕಕ್ಕರೆ ಮಡಲೂರೆಬ್‌ದು ತೊಜು 
ಗೊಣ್ಣೊಡೆ ತಿಂಗಣಿಮಾರ ಶ್ರೀಮೇಟ್‌ ತಿಂಗಣಿಯೂರುಳ್ಳಗಿ ಪಲರನ್‌. - - 
ಎಟಾದು ಸಗಮೇಜ್‌ದನ್‌ (ಎಕ. ಸ, ಶಿಕ್ಕಳಿ- ೩-೪: ಸು. 8107), [2]) 

ಮೇಬಿಮಡು (ನಾ). ಒಂದು ಊರಿನ ಹೆಸರು: ಶ್ರೀಮತ್ಕುಪ್ಪೆಯರೆಸರ 
xxx ಮಗನಣ್ಣುಗ ರಟ್ಟಿಯ[ಣ್ನ]x x x [501 ಬೆಳಾ[ವ]ಡಿಚ 

[21 


'ಮುಡುವಿ ೬ ೫ ಬಿ (33೩9. x1-i, 00-03: ೫65). 

ಮೈ 'ಮೆಯ್‌,” ನೋ. 

ಮೈ (ನಾ). ೧: ಕಪ್ಪು: ಕರಿದು: 'ಮೈಗುಂಜಿ` ಪರಾ. ೨. ಕಾಡಿಗೆ 
'ಮೈಗಣ್‌,' ಪರು. [ದೇ.॥ ತಮಿ. ಮಲ. ಮೈ; ತುಳು. ಮೈಯ: 

ಮೈಂದವಾಟ್‌ ` ಮಯಿಂದವಾಳೆ' ನೋ. 

ಮೈಕ `ಮಯಕ ` ನೋ. 

ಮೈಕಟ್ಟು ' ಮೈಗಟ್ಟು ` ನೋ. 

ಮೈಕದಿ (ಕ್ರಿ). (ಕೆಲಸ. ಜವಾಬ್ದಾರಿ ಇತ್ಯಾದಿಗಳಿಂದ) ತಪ್ಪಿಸಿಕೊಳ್ಳು, | 
ಮೈಗಳ್ಳನಾಗು : ವಸಂತನಿಗೆ ಆಶ್ಚರ್ಯ, ರಾಘಪ್ತ ಹೀಗೇಕೆ ಮೈಕದಿಯ | 
ತೊಡಗಿದ್ದಾನೆ, ಎಂದು (ಗಂತಾಯಿ- ೨೪೬)- 

[ಮೈ ( ಎಮೆಯ್ಯ್‌) 4 ಕದಿ] | 

ಮೈಕಳೆ (ಕ್ರಿ). ೧- ಗರ್ಭಸ್ರಾವವಾಗು : ಮೈ ಇಳಿ: ನಿನ್ನೆ ತಾನೇ ಮೈ 
ಕಳೆದ ಗೌರಿ. ನನ್ನ ಹಣೆಯಲ್ಲಿ ಬರೆದುದೇ ಹಾಗೆ ಎಂದು ಹೇಳಿ ತೆಪ್ಪಗಾಗು 
ವಷ್ಟು ಎದೆಗಾರ್ತಿಯಲ್ಲ (ಮಂಗನ. 33). ವಿ. ಹೆರಿಗೆಯಾಗು : 
ಪ್ರಸವವಾಗು : ಇದೊಂದು ಸಾರಿಗೆ ಸುಲಭವಾಗಿ ಮೈಕಳೆದರೆ ಸಾಕು 
(640). [ಮೈೈ (ವ ಮೆಯ್ಸ್‌) 4 ಕಳೆ] 

ಮೈಕಾಂತಿ (ನಾ). ದೇಹದ ತೇಜಸ್ಸು. - ಪ್ರಕಾಶ, - ಶೋಭೆ : ಬಿಲು 
ಕವದ ಮೊಳಗಿನಲಿ ಕೃಷ್ಣನ ಮೈಕಾಂತಿ ಮೇಘಾವಳಿಗಳಲಿ , . . ನಿಲುವ 
ಹಂಸವ್ಯೂಹವೆಲ್ಲಿಯದೆಲೆ ಮಹೀಪತಿ (ಕುಪ್ಮಾರ್ರೋ. ಸಿಂ-೨೦)- 

VE ಮ್ಸೈ (ಆ ಮೆಯ್ಯ್‌) 4 ಕಾಂತಿ ] 

ಮೈಕು (ನಾ). ಧ್ವನಿವರ್ಧಕ ಯಂತ್ರ : ಮೈಕಿನ ಗಲಾಟಿಯೂ ಇರಲಿಲ್ಲ ? 
(6೪3. 0: ಮೈಕಿನಲಿ ಕೊಕ್ಕೊಕ್ಕೋ ಕೂಗಿ: ತುರಾಯಿ ಕುಣಿಸಿ ಬೆಳ 
ಗುಯಿತೆಂದು ಭ್ರಮಿಸಿದ್ದೇವೆ (ಸಿಂಬು: aso): [p ಇದು ಇಂಗ್ಲಿಹಿನ 
Microphoue ಎಂಬ. ಶಬ್ದದ ಸಂಕ್ಷಿಪ್ತರೂಪ] 

ಮೈಕುತ್ತಿ (ನಾ). ಶರೀರವನ್ನು ಇರಿಯುವವನು : 
ಬಿರುದರ ಅಕೊಟ್ಟ ಬಿರುದರ ಮೈಕುತ್ತಿ ಶ್ರೀಮತ್‌ ಬಿಜ್ಜ ಕೋಗಟ 

ಜಿಂ (8329, 15-1* te; 002): 

[ಮ್ಮ ( ಇಮೆಯ್ಯ()) 2. ಕುತ್ತ. .- ಇ) 
ಮೈಕೆಬೇರು (ನಾ). ಔಷಧಕ್ಕೆ ಬಳಸುವ ಒಂದು ಬಗೆಯ ಮೂಲಿಕೆ : 
ಚಿಕ್ಕಮರುಳು. ಮೈಕಿ ಡರಸಿನದಲ್ಲಿ ನಿಂಬೇಕಾಯಷ್ಟು ಕುಡಿಯೆ 
ಬಾಣಂತಿರೋಗ ಬಸುಟಳಿವದು ಮಾ 


ಮಹಾಸಾಮನ್ನ | 38 


49 


' (ವಿವೈವ 60)- 
( ಆ ಬೇರ್‌) ) 


ಮೈಕೊಡವು ` ಮೆಯ್ಲೊ! 
ಮೈಕ್ರೋಸ್ಕೋಪ್‌ (ನಾ). [ವಿಜ್ಞಾ] ಬರಿಯ ಕಣ್ಣಿಗೆ ಕಾಣದ ವಿವರ 
ಗಳನ್ನು ಅಥವಾ ಆಕೃತಿಗಳನ್ನು ಲೆನ್ಸುಗಳ ಮೂಲಕ ವಿಸ್ತರಿಸಿ 
ತೋರುವ ಒಂದು ಸಲಕರಣೆ : ಸೂಕ್ಷ್ಮದರ್ಶಕ : ಇಂಥ ಕೆಲವು 


೭೪೩೩ 


ಮೈಗಳ್ಳತನ 


ಕನ್ನಡಿಗಳನ್ನು ಜತೆಗೊಳಿಸಿ. ಒಂದು ಸಳಿಗೆಯನ್ಲಿಟ್ಟು: "ಮೈಕ್ರೋಸ್ಕೋಪ್‌: 
ಎಂಬ ಉಪಕರಣಗಳನ್ನು ಮಾಡುತ್ತಾರೆ (ಶಾರಿಸ್ರ್ರ. 11: ೯೩6). 
[| ೨20. Microscope ] 
ಮೈಗಂಡಿ (ನಾ). (ಬಾಣ ಮುಂತಾದ ಶಸ್ತ್ರಗಳ ಆಘಾತದಿಂದ) ಶರೀರ 
ದಲ್ಲಿ ಉಂಟುಗುವ ತೂತು.--ರಂಧ್ರ : ಅದ ಮೈಗಂಡಿಯೊಳು 
ರಕುತವ ಶೋಧಿಸುತ ಹಳದುಪ್ಪವನು: ತೊಡೆದಾದರಿಸಿದುದು ವೈದ್ಯಸಂತತಿ 
ವೀರಭಟರುಗಳ (ಕುಠ್ಶಾಂ- ೫-೪೦) 
[ಮೈ ( ಇ ಮೆಯ್ಸಾ) _. ಕಂಡಿ] 
ಮೈಗಂದೆ ಮೈಮೇಲೆ ಏಳುವ (ನವೆಯನ್ನುಂಟುಮಾಡುವ) 
ಗುಳ್ಳೆ ಸ್ಯ ಸುವಾದ ಲಿಂಗುಂಗಿಗಳಿಗೆ ಎನ್ನ ನುಡಿ 
ಮೈಗಂದೆಯಂ [೫ಕಾಂ- ಮನದ ಗಂದೆಯ] ತುಜಸಿವಂತೆ ಹಾಲುಸಕ್ಕರೆಯ 
ನುಂಡಂತೆ ಸವಿದೋಜುತ್ತದೆ (ಕನಕ. ೩೦-೨೩)- 
[ಮೈ ( ಇ ಮೆಯ್ಯ) 4 ಗಂದೆ] 
ಮೈಗಂಪು ` ಮೆಯ್ಸಂಪು ` ನೋ. 
ಮೈಗಟ್ಟು, ಮೈಕಟ್ಟು (ನಾ). ದೇಹದ ರಚೆನೆ; ಅಂಗಸೌಷ್ಯವ : 
ಅವನು ಎಳೆಯ ವಯ! ಸೂಃ 


(ಶುತಿಸ- ೬೦): ಮೈಕಟ್ಟು ; ಮೈಕಟ್ಟು ತಂದೆಯಂತೆಯೇ 


(ನ 


ನದನೆಂದು ಅವನ ಮೈಗಟ್ಟು 


(ತ್ಮಲಿ: 06): 
ಿಳ್ಳವರಾಗಿಯೂ ಆರೋಗ್ಯ 


ಹಪ್ಪಕರವಾಗಿ ಬೆಳೆದು ಬಲವಾದ 
ವಂತರಾಗಿಯೂ ಇರುವರು (ಗೃಹಂ. 0)- 


[ಮೈೈ( ಆ ಮೆಯ್ಕ್‌ ) _. ಕಟ್ಟು] 


ನಂಬಿಕೆಯು ಆಧಾರದ ಮೇಲೆ ಕೊಡುವ ಸಾಲ; 
ಕೈಗಡ” (ತಾನಕೋ. ೩): 


(ಮೇ ( ಇ ಮೆಯ್‌) ೬ ಕಡ] 


ಮೈಗಣ್‌, 

ಮೈಗಣ್ಮ್‌ (ನಾ)- ಕಾಡಿಗೆ ಹಚ್ಚಿದ ಕಣ್ಣು : ಓ! 
ಪೆಣ್ಣೆ | (ಉಮಾಕ್ಮ- 30-00). [ಮೊ ಕಣ್‌] 

ಮೈಗಣ್ಣ " ಮೆಯ್ಸಣ್ಣ ` ನೋ. 

ಮೈಗಣ್ಣು ಸಣ್‌ ' ನೋ: 

ಮೈಗತ್ತಲೆ (ನಾ)- ದೇಹದ ನೆರಳು ; 
ಮೈಗತ್ತಲೆ ದಿವಾಕರಬಿಂಬವನು (ಕೊರ. ೩-೦-೪)- 

[ಮೈೈ (೬ ಮೆಯ್ಸ್‌) 4 ಕತ್ತಲೈ ( ಇ ಕಟ್ಟಲೆ) ] 

ಮೈಗಪ್ಪು ' ಮೆಯ್ಸರ್ಪು' ನೋ. 

ಮೈಗರೆ * ಮೆಯ್ಸರೆ ` ನೋ. 

ಮೈಗರ್ಚು * ಮೆಯ್ಸರ್ಚು' ನೋ. 

ಮೈಗಲಿ 'ಮೆಯ್ಸಲಿ ' ನೋ. 

ಮೈಗಲಿತನ ` ಮೆಯ್ಯಲಿತನ ` ನೋ- 

ಮೈಗಳ್ಳ (ನಾ). ಕೆಲಸಮಾಡುವುದಕ್ಕೆ ತಪ್ಪಿಸಿಕೊಳ್ಳುವವನು ; 
ಸೋಮಾರಿ ; ಕಳ್ಳ ಕೈಗಳ್ಳ. ಮೆ ಗಳ್ಳನೊಮ್ಮೆ ತೂ ಕೊಳ್ಳೆಗಾಣುವ: 
(ಸರ್ವಶ್ಕಿ 006೭) : ಮೈಗಳ್ಳರಾಗಿ ದರಿದ್ರರಾಗಬಾರದು (ಕಹತ. 06) ; 
ಈ ಮೈಗಳ್ಳನಿಗೆ ತಪ್ಪಿಸಿಕೊಳ್ಳಲು ಒಂದು ನೆವ (ಕೊ: ೩೦). 


“ಮಿಯ 
ಮೆಯ 


ಮುಳುಗಿಸಿದುದಾ 


[ಮ್ಮೈ ( ಇಮೆಯ್ಯ್‌ ) 4 ಕಳ್ಳ) 
ಮೈಗಳ್ಳತನ (ನಾ). ಕೆಲಸ ಮಾಡುವುದಕ್ಕೆ ತಪ್ಪಿಸಿಕೊಳ್ಳುವಿಕೆ ; 
ಸೋಮಾರಿತನ : ಮೈಗಳ್ಳತನಕ್ಕೆ ಅಲ್ಲಿ ಆಶ್ರಯವಿಲ್ಲ ಎಂಬುದನ್ನು 
ಶರಣರು ಸಂತರು ಸ್ಪಷ್ಟಪಡಿಸಿದರು (ಕಣಣ ೩೭): ಅವುಗಳನ್ನು ಮೈಗಳ್ಳ 


ಮೈಗಾ ೭೪೩೪ ಮೈತ್ರ 
ತನದ ಮಠಗಳನ್ನಾಗಿ ಮಾರ್ಪಡಿಸಿದ್ದೇವೆ (6ಕನಾ. ೨30): 'ಮೈಗೊಳಿಸು ' ಮೆಯ್ಯೊಳಿಸು ` ನೋ. 
[ ಮೈಗಳ್ಳ 4 - ತನ] ಮೈಗೊಳ್ಳು * ಮಯ್ಗೊಳ್‌ ' ನೋ. 


ಮೈಗಾ (ಕ್ರಿ). ಮೈಗಾವಲಾಗಿರು; ಅಂಗರಕ್ಷಣೆ ಮಾಡು : ಆವ ಶರವಿದ್ದೇ 

ಗುವುದು ಮೈಗಾವನಸುರಾಂತಕನಲೈ (ಕುಣ್ಕಾರ್ಟೋ. ೦-೪). 
(ಮೈ (ಎ ಮೆಯ೯್‌) ಕ್ಯಾ) 

ಮೈಗಾಣ್‌ " ಮೆಯ್ಲಾಣ್‌ ' ನೋ. 

ಮೈಗಾಣಿಸು ' ಮೆಯ್ಸಾಣಿಸು ' ನೋ. 

ಮೈಗಾಪು " ಮೆಯ್ಗಾಪು' ನೋ. 

ಮೈಗಾಯ (ನು). ಶರೀರದ ಮೇಲೆ ಆದ ಗಾಯ : ಕಾಲೊಳು ಮೂಡಿದ 
ದೆಸಿಪಂಂ' ಗಳು ತಾಕಿ ಸೀಳಿದ ಮೈಗಾಯದಿಂದ ಜೋಲಿ ಸುರಿವ ಬಿಸು 
ರಕ್ತದಿಂದಾ ಜನಜಾಲವೈದಿತು ದೆಸೆದೆಸೆಗೆ. (ಕಂತವಿ- ೦೦-೩೦). 

[ಮೈ (ಆ ಮೆಯ್ಕೊ) 4 ಗಾಯ] 

ಮೈಗಾವಲು ಮೆಯ್ಸಾವಲು "ನೋ. 

ಮೈಗಾವಲೂಳಿಗ (ನಾ). ಅಂಗರಕ್ಷಣೆ ಮಾಡುವ ವೃಶ್ತಿ.-ಉದ್ಯೋಗ : 
ಚಿನ್ನದ ಹರಡೆ. . . ಹೊನ್ನ ಭೂಷಣದ ಮೈಗಾವಲೂಳಿಗದರ ಸನ್ನಾಹ 
ವೈತಂದುದಾಗ (550. 34-46). 

[ಮೈಗುವಲು (ಎ ಮೆಯ್ಲಾವಲು) 4 ಊಳಿಗ (ಆ ಊಟಗ)] 

ಮೈಗಾಹು * ಮೆಯ್ಸಾಪು `ನೋ. 

ಮೈಗುಂಜಿ (ಸಾ). ಕಪ್ಪ ಚುಕ್ಕೆಯನ್ನು ಹೊಂದಿರುವ ಗುರುಗುಂಜಿ : 
ತಲೆಯ ನವಿರು, ಕೈಕಾಲುಗುರು, ಹೀ ಮೈಗುಂಜಿಯಿವಂ ಧೂಪವಿಕ್ಕು 
ವುದು (೧8: ೧೯-೦): [ಮೈ _.. ಗುಂಜಿ] 

ಮೈಗುಂದು * ಮೆಯ್ಗುಂದು ' ನೋ. 

ಮೈಗುಡು ' ಮೈಯ್ಗೊಡು ` ನೋ. 

ಮೈಗುಣ (ನಾ). ಶರೀರದ ಸ್ವಾಭಾವಿಕಸ್ಥಿತಿ; ದೇಹಪ್ರಕ್ಕತಿ, 
ವ್ಯವಸ್ಥೆ, ರಚನ (ಆರೋಗ್ಯ, ದಾರ್ಥ್ಯ, ಮೊ.ಗಳ ವಿಷಯದಲ್ಲಿ) 
ದೇಹಸ್ಥಿತಿ. ಪ್ರಕೃತಿ ; ದೇಹಪ್ರಕ್ಕತಿ; ವೆ. 
ಇ) (ಮೈ ( ಇಮೆರ್ಯ) 4 ಗ 

ಮೈಗುತ್ತ (ನಾ): ದೇಹದ ಅನಾರೋಗ್ಯ ; ರೋಗ: ಮೈಗುತ್ತದಿಂ 
ಬಾಡಿಹೆಂ [ಮೈ (ಆಮೆಯ) + ಕುತ್ತ] 

ಮೈಗುಜುಹು 'ಮೆಯ್ಲುಲುಹು' ನೋ. 

ಮೈಗೂಡಿಸು (ಕ್ರಿ). ೧. ಮೈತುಂಬಿಕೊಳ್ಳುವಂತೆ ಮಾಡು : ಶಕ್ತಿ 
ಹೆಚ್ಚುವಂತೆ ಮಾಡು : ನಿಶ್ಶಕ್ತವಾಗಿದ್ದ ನಿನ್ನ ದೇಹಕೋಸ್ಕರ ಸೀಸೆಗಟ್ಟಲೆ. 
ಬಲವರ್ಧಕಗಳನ್ನು ತ:ದು ಕುಡಿಸಿ ಮೈಗೂಡಿಸಿದೆ (೩8೧. ೨೩೭). 
ತನ್ನದಾಗಿ ಮಾಡಿಕೊಳ್ಳು : ಹೊಂದಿಸಿಕೊಳ್ಳು : 


te (constitution. 


(ಮೈಸೂಮಿ, ೪-೪3) 


ಶ್ರ 


ಇವರು... 


ವ್ರಾವಿಡದೇಶದ ವಾಸ್ತುಶಿಲ್ಪಶೈಲಿಯನ್ನು ಮೈಗೂಡಸಿಕಿ 


2 ತಮ್ಮದೇ 
'ಪಾದಿಸಿದರೆ (೬4೪2. ೦೦); ಭಾರತೀಯ 
ಮೈಗೂಡಿಸಿ 


ಸಂಸ್ಕೃತಿಗಳ ಸಾರವನ್ನು ರಜಪೂತಕಲೆ 


ನಡು) -- .. ಇಸ್ಕು)] 


"ತ 
ಡು'ನೋ. 


` ಮೆಯ್ಲೂದಲ್‌' ನೋ. 


"ನೋ. 


ಮೈಗೊಡಹು ` ಮೆಬ್ನೊಡಪು 
ಮೈಗೊಡು ` ಮೆಯ್ದೊಡು ' ನೋ. 
ಮೈಗೊಳ್‌ * ಮೆಯ್ಲೊಳ್‌ `ನೋ. 


೨5 


ಮೈಚಳಿ, ಮೈಛಳಿ (ನಾ). (ಆಲಂ) ಸಂಕೋಚ ; ದಾಕ್ಷಿಣ್ಯ: ಭಿಡೆ. 
ಮೈಲಳಿ : ಆಫೀಸಿನಲ್ಲಿ ಕೂಡ ಮೊದಲಿದ್ದ ಮೈಛಳಿ ಈಗ 'ಮಾಯನಾಗ 
ತೊಡಗಿತ್ತು (ಪಾತ್ಮಲ್ಮ- 0%). 
ಮೈಚಳಿಬಿಡು, ಮೈಛಳಿಬಿಡು - ಭಯ ಸಂಕೋಚಗಳನ್ನು ಬಿಡು: 
ನಿಸ್ಸಂಕೋಚವಾಗಿ ವ್ಯವಹರಿಸು : ಸುಶೀಲೆಯೂ ಆಕೆಯೊಡನೆ ಈಗ 
ಮೈಚಂಬಟ್ಟು ಮಾತನಾಡಿದಳು (ಸಮ್‌. ೫6) ; ಉನ್ನೀಸಳು , , 
ಮೈಚಳಿಬಿಟ್ಟು ಕುಳಿತಿದ್ದಾಳೆ (ಪೂರಂ: 03); ಅಲ್ಲಿ ಮೈಚಳಿಬಿಟ್ಟು ಹಾಡಿದಂತೆ 
ಬೇರೆಲ್ಲಿಯೂ ನೀವು ಹಾಡಲಾರಿರಿ (ಗಾ೯ಶ್‌ ೩) ; ಮೈಲಳಿಬಿಟ್ಟು ಮಾತ 
ನಾಡುವುದು ಮಾತ್ರ ನನ್ನಿಂದಾಗಲೇ ಇಲ್ಲ (ಸ: 16). 
[ಮೈೈ( ಆ ಮೆಯ್ಸ,) 4 ಚಂ] 
ಮೈಚಾಚು. ` ಮೆಯ್ದಾಚು "ನೋ: 
ಮೈಛಳಿ ` ಮೈಚಂ 'ನೋ. 
ಮೈಜಂಗಳ (ನಾ). ಮೈಯಿಂದ ಉಂಟಾಗುವ, ಸ್ರಾವ ,-' ಸುರಿತ ; 
ಹಿಂಗಿದಸುವಿನ ದುಂದುಭಿಯ ಮೈಜಂಗಳದ ಜರಿದರುಣಜಲ ಮುನಿಯಂಗ 
ಲತೆಯಲಿ ಸಿಡಿಯೆ (ತೊರಂ. 9-೨-೬೦), 
[ಮೈ, ( ಎ ಮೆಯ್ಮ್‌) 4 ಜಂಗಳ] 
ಮೈಜೋಜು " ಮೆಯ್ದೋಡು ` ನೋ. 
ಮೈರುಳ "ಮೆಯ್ದಳ ' ನೋ: 
ಮೈತ (ನಾ). ತೀರಿಕೊಂಡವನು ; ಸತ್ತವನು : ಭೀಮರಾಯರು ಮೈತ 
ಆದದ್ದು ೧೩-೮-೧೯೮೮ ರೊಳೆಗೆ (ಗ್ರಾಮಾಯ. 0೫೪); ಬಹಳ ಮಾಡಿ 
ಮೈತನು ನನ್ನ ಕಕ್ಕನೇ ಆಗಿರಬಹುದು. (ಮನೆ. 6೪). 
[ .- ಅರ. ಮಯತ್‌; ಮರು, ಮಯತ್‌, ಮೈಯತ್‌, ಮೈತ್‌./ 
ಸಂ. ಮೃತ] 
ಮೈತಳೆ ' ಮೈದಳೆ ' ನೋ. 
ಮೈತಾಳು ` ಮೈದಾಳು ` ನೋ, 
ಮೈತಿಮಿರ್‌, ಮೈದಿಗುರು (ನಾ). ಮೈಗೆ ಲೇಪಿಸುವ ಸುಗಂಧ 
ವಸ್ತಾ,- ಪರಿಮಳದ್ರವ್ಯ : ಉಮೆಯು ಮೈಶಿಮಿರ ಪತ್ಮಳಿಯ ಮಾಡಿ 
ಜೀವನವಿತ್ತಳೆಂದುಸುರ್ವರು (2ಶ್ರಿಕರಾ. 0-೬)- ಮೈದಿಗುರು ; ನಿಡಿಗಣ್ಣ 
ಬೆಳ್ಜೊಗರು ಕಂತುವಿನ ಮೈದಿಗುರು . , . ಎನೆ ನಿಳಾಸನಿಯರುಗಳೊಳ್ವರೆಯ 
ವೆಸಕದಿಂ ಬಂದರ್‌ (ಉರ್ಯರೇ. ೫-3೪): ಗಿರಿಸುತೆಯ ಮೈದಿಗುರಿನಿಂದಾದ 
ನಂದನಂ ಹರನ ತಡೆಯಲ ಖಡ್ಗದಿಂಜಿ ತಲೆಯರಿದು ನಭಕಿಟ್ಟು ಶಿವನೊಳ 
ಪೊಕ್ಕನು (ಕಂತ್ರಿ. 36-೩೪). [ಮ್ಮ (ಎ ಮೆಯ್ಯಾ) + ತಿಮಿರ್‌,] 
ಮೈತಿಮಿರ (ನಾ). ೧. ದೇಹದ ನವೆ... ಕಡಿತ: ಮೈತಿಮಿರ, ಮದ, 
ಬಾಯಾರಿಕೆ, ಈ ಲಕ್ಷಣಂಗಳು ಕೃಷ್ಣಜಿಹ್ವಕವೆನಿಸಿಕೊಂಬ ಸನ್ನಿದೋಷ 


ಜ್ವರದಲ್ಲಿ ಉಂಟಾಗಿಹವು (ೃರ್ಯತಾ. 1, 008)- ೨. (ಆಲಂ) ಕೊಬ್ಬು ; 
ಪೊಗರು; ಸೊಕ್ಕು: ಅವನಿಗೆ ಮೈತಿಮಿರ ಹೆಚ್ಚಿಗಿದೆ (140). 
[ಮೈ (ಎ ಮೆಯ್ಮ್‌ ) _. ತಿಮಿರ) 

ಮೈತ್ರ (ಗು). ೧. ಮಿತ್ರನಿಗೆ ಸಂಬಂಧಿಸಿದ ; ಗೆಳೆಯನ. (ನಾ). 
ಸ್ನೇಹ: '“ಪ್ರೀತಿ:ಸೆಖ್ಯಂ ಸ್ನೇಹಮೆನಲು ಮೈತ್ರಕ್ಕೆ 

(ಮುಂ03-034-6) ; ಶ್ರಿನೇತ್ರನ ನೇತ್ರವಂ ಶೋಧಿಸುವ 
ನಾಸಣದೆ ಮೈತ್ರದಿಂ ಕೈವೆರಳೊಳ್‌. (೧%. ೦೩). ೩. ಗೆಳೆಯ ; 
ಸ್ನೇಹಿತ: ಕಉಂಬೆನೆಂದು ಬಂದ ಮೈತ್ರನ್ನವಲಕ್ಕಿ ತಿಂದ ವದನ 
(ಆರರ. ೨೬೦-೩) ; ಡೈತ್ರದಲ್ಲಿ ಮೈತ್ರನಾದರೂ ಮೈ ತೆಗಲಿಸಕೂಡದು 
(ಉತ) ೪. [ಜೈನ] ಅರವತ್ತು ಮೂರು ಇಂದ್ರಕಗಳಲ್ಲಿ ಒಂದು : 


ಮೈತ್ರಾಯಣೀಯ 


೧. ಯತು ೨. ವಿಮಳಂ ... ೩೦. ಮೈತ್ರಂ - . - ೬೩. ಸರ್ವಾರ್ಥ 
ಸಿದ್ಧಿ ಎಂಬಿವು ಅನುಕ್ರಮದಿಂ ಅಜುವತ್ತುಮೂಜು ಇಂದ್ರಕಂಗಳ ಪಸರ್ಗಳ್‌ 
(ತತ್ತೃಶ್ರ- ೨೦4): [ಸಂ.] 

ಮೈತ್ರಾಯಣೀಯ (ನಾ). ಶತೋಪನಿಷತ್ತುಗಳಲ್ಲಿ ಒಂದು : ಶ್ರೀರುದ್ರ 
ಬೃಹದಾರಣ್ಯಕ . - . ಮೈತ್ರಾಯಣೀಯ . . - ಮುಂಡಕವೆಂಬಿವು 
ಮೊದಲಾದವೇ ಶತೋಪನಿಷತ್ತುಗಳು (೭ನೇ Io.) 

ಮೈತ್ರಾವರುಣ (ಗು). ೧. ಮಿತ್ರ ಮತ್ತು ವರುಣದೇವತೆಗಳಿಗೆ 
ಸಂಬಂಧಿಸಿದ. (ನಾ). ೨. ವಾಲ್ಮೀಕಿಯಷಿ : * ಪ್ರಾಚೇತಸಃ 
ವಾಲ್ಮೀಕಿ: ಮೈತ್ರಾವರುಣಃ (ಈ ೩) ವಾಲ್ಮೀಕಿ” (ತರದು: ೬6-3೩೪), 
೩. ಅಗಸ್ತ್ಯಯಷಿ. ೪. ವಸಿಷ್ಠಯಷಿ: ಅಗ್ಗಿಇಂದ್ರ - - - ಮೈತ್ರಾ 
ವರುಣ . . . ವೇಷ್ಮರೆಂಬವರ್ಮೊದಲದ ಪದಿನೈದು ಯತ್ತಿಕ್ಕುಗಳೊಡ 
ಗೂಡಿ (ನಳ. ೦೨೨). [te 

ಮೈತ್ರಾವರುಣಿ (ನಾ): ಅಗಸ್ತ್ಯೈಯಹಿ : ನಿರುಪಮಜರಿತ್ರದಿಂ ಮಿಕ್ಕ 
ರುಂಧತಿ ವಸಿಷ್ಠನಂಗನೆ ತಾಂ ಮೈತ್ರಾ ವರುಣಿಯಗಸ್ತ್ಯನ ಸಾಧ್ರಿ(ಯೆ ರ] 
ಲೋಪಾಮುದ್ರೆ ತನ್ಮುನೀಶ್ಚರವಧುಗಳ್‌ (ನಸ್ತುಕೋ.- 09-8೩) ; ಇರಲು 
ತಿಂಗಳ ಮೇಲೆ ಮೈತ್ರಾವರುಣಿಯನು ಬೀಳ್ಕೊಂಡು ಬರೆ (ತೊರರಾ, 
8-8-66) ; ಮೈತ್ರಾವರುಣಿ ಶಿಷ್ಕಂಗೂಡಿ ಬರುತುಮಿರ್ಪುದಂ ಕಟ್ಟಿದಿ 
'ರೊಳ್‌ ಕಂಡು (ಉಾತತಿಕ್ಕ- 6೦-34). [ಸಂ.] 

ಮೈತ್ರಾಸನ (ನೂ). [ರಾಜನೀ] ಮಿತ್ರನಾಗಿದ್ದೂ ಉದಾಸೀನನಾಗಿರುವ 
ಸಿತಿ: ಮತ್ತಮಲ್ಲಿ ಕೆಲರಂ ಮೈತ್ರಾಸನವೃತ್ತಿಯೊಳಿ್‌ ನಿಜಸಿ ಕೆಲರನು 
ದೃತಾಪ್ರತಿಮಹಿತರ್ಮಾಡಿ ಕೆಲರನುಚ್ಚಾಟಿಸಿ ಸರ್ವಹರಣಂಗೆಯ್ದು (ಕುಶಣ. 
೬-405). 'ಆಸನಸ್ಥಾನ' ಪರಾ. p “ಇಲ್ಲಿ ' ಮೈತ್ರಾಸನವೃತ್ತಿ` 
ಎಂಬುದು 'ವೈತಸೀವೃತ್ತಿ' ಎಂದಿರಬಹುದು” (ಶಂತರೀ- 33೪): [ಸಂ.] 

ಮೈತ್ರಿ (ನಾ). ಸ್ನೇಹ; ಗೆಳೆತನ; ಪ್ರೀತಿ: "ಸ್ನೇಹಮಜರ್ಯಂ 
ಸಖ್ಯಂ ಸೌಹಾರ್ದಂ ಪ್ರೀತಿ ಮೈತ್ರಿ - - . ಸೌಹೃದಹುದು” (ನಸ್ನುಕೋ. 
66೧೪) ;  ಅವಿನಯರೊಳ್‌: ಮೈತ್ರೀಪುಮೋದಕುರುಣ್ಮ್ಕಮಾಧ್ಯಸ್ಥ 
ವೃತ್ತಿಯಂ ಭಾವಿಸುತ್ತುಂ (ಸುಳುಶಾ- ೨-೨೦ 2) ; ವಿಶ್ವದ ಮೈತ್ರಿಯಲಿ 
ಮನಸಂದು ಏತ್ರಾಮತ್ರವೆನ್ನದೆ ಬೆರಸಿ ಬದುಕುವುದಧಿಕಗುಣವೆಂದ 
(1m. 9-೭): [ಸಂ. ಮೈತ್ರೀ) 

ಮೈತ್ರಿಣಿ (ನಾ). ಗೆಳತಿ; ಸ್ನೇಹಿತೆ: ಕಾವು ಒಮ್ಮೆ ತಮ್ಮ ಮೈತ್ರಿಣಿ 
ಯೊಬ್ಬರನ್ನು ಕಾಣಲಿಕ್ಕೆಂದು ಹೋದಾಗ ಹತ್ತು ನಿಮಿಷ ಮೊದಲೇ 
ಹೋದುದಕ್ಕಾಗಿ ಅವರ ದ್ವಾರವನ್ನು ಹತ್ತು ನಿಮಿಷ ಕುಯ್ದ! ರಂತೆ [ 
(40೫4. ೬೪) ; ಅವೊತ್ತು ನಿಮ್ಮ ಮೈತ್ರಿಣೀ ನಿಮ್ಮನ್ನು ಕೂಗಿದಾಗಲೇ 
ಗೊತ್ತು (ಕಃ. ಊ)- [*- ಮರಾ. ಮೈತ್ರಿಣೇ: ಮೈತ್ರಣೀ: ಮೈತ್ರೀಣ) 

ಮೈತ್ರೇಯ (ಗು). ೧. ಸ್ನೇಹಪೂರ್ಣವಾದ ; ಸ್ನೇಹದಿಂದ ಕೂಡಿದ. 
(ನಾ). ೨. ಒಬ್ಬ ಯಷಿಯ ಹೆಸರು- [ಸಂ.] 

ಮೈತ್ರ್ಯ (ನಾ). ಸ್ನೇಹ; ಗೆಳೆತನ : ಪ್ರವಹಿಸಲಿ ವಾತ್ಸಲ್ಯ ಮೈತ್ರ್ಯಗಳ 
ಫೆನೆಕೆಯಿಂ ನೆನೆದೆನ್ನ ಮನವಾ ಕರುಣೆ ತವರಿನೆಡೆಗೆ (ಶು6ರ- ೨0-08): [ಸಂ] 

ಮೈಥುನ (ನಾ): ೧. ಸ್ತ್ರೀಪುರುಷರ ಕೂಟ; ಸುರತ; ಸಂಭೋಗ : 
“ನಿಧುವನ ರತ ಯಾಭಗ್ರಾಮ್ಮಧರ್ಮನಾಮಂ ವ್ಯವಾಯಮದು 
ಮೈಥುನಮಂಂ” (ಹ್ಹುಕೋ- 89-03); ನೆಗಟುುಹಾರಂ ಭಯಮೊಳ್ಳುಗೆಟ್ಟ 
ಮೈಥುನ ಪರಿಗ್ರಹಂಗಳ್‌ ಸಂಸಾರಿಗಳೊಳ್‌ ಸಾಮಾನ್ಯದಿನೆಯ್ದುಗುಂ 
(ತುಳುನೂ 6-0); ಮೈಥುನದಲಾಜಾರದಲಿ ಬಳಿಸಂದು ಕೈತವದ ಉದ್ಯೋಗ 
'ದಲಿ.ದುರ್ನೀತಿಯಲಿ ಪರಸತಿಯರಲ್ಲಿ ಸಂಪ್ರೀತಿ ಬಲಿವುದು ಬೆದಕ ಬೆದಕಲು 
(ಕು್ಮಾಉ- 9-3): ೨- ಮದುವೆ; ವಿವಾಹ. ೩. ಸಂಪರ್ಕ: ಹೂಂ] 

ಮೈದ ' ಮೆಯ್ದುನ ' ನೋ. 


೭೪೩೫ 


ಮೈದೆರೆ 


ಮೈದಡವು ' ಮೆಯ್ದಡವು ` ನೋ. 

ಮೈದಡಹು ' ಮೆಯ್ದಡವು ' ನೋ. 

ಮೈದಣಿ (ಕ್ರಿ). ೧. ದೇಹವು ಆಯಾಸಗೊಳ್ಳು, - ಬಳಲು : ಮೈ 
ದಣಿಯೆ ರಿಪುಭಟನ ಹೊಯ್ಲಲಿ ಧಾಯನನು ಪಡೆದು (ಕಣ್ಗಳ: 6-10): 
೨. ಶರೀರವು ತೃಪ್ತಿಗೊಳ್ಳು.- ಸಮಾಧಾನ ಹೊಂದು : ಅರುಣಾಬ್ದ 
ಭಾಸುರ ಪದದ್ವಂದ್ವದಿದಿರಲ್ಲಿ ಸುಷ್ಟಾಂಗಪ್ರಣಾಮಮಂ ಮೈದಣಿವಿನಂ 
ಎಣಗಿ . . . ಪಾಡಿದಂ ಭಕ್ತಿಯಿಂದೆಲಾ ನಂದಿಯಾಗ (ಪಂಡಿತಾ, ೦೩-೩೪) - 

[ಮೈ (< ಮೆಯ್ಕ್‌) 4 ದಣಿ (ಎ ತಣ್ಮಿ) 

ಮೈದಳೆ. ಮೈತಳೆ (ಕ್ರಿ). ಆಕಾರವನ್ನು ಹೊಂದು; ಸಾಕಾರವಾಗು : 
ಪೆಳಲಳಸುವ ರೌದ್ರೋತ್ಕಟದ ಮೈದಳೆದು. ಜವ್ವನದೊಡೆಗಳೊೋಯೆನೆ 
ಹೊಳವ ಪಲ್ಗಳ ಪಡೆದಗುರುವಿಸಿ » x ೬ ಶಾರ್ದೂಲ (ಸಾಳ್ಮರಾ- 3-೩0): 
ಮೈತಳೆ : ಮುಗ್ಧತೆ ಮೈತಳೆದಂತೆವೋಲಿರುವರು ಪರಿಶುದ್ಧ ಚೇತನರವರು 
(ಇಂತಾಶ, ೩೬-೬೪) ; ಸ್ವಲ್ಪ ಸ್ವಲ್ಪವಾಗಿ ಮೈತಳೆದು. (ಫೇ ಕಾಲಕ್ರಮದಲ್ಲಿ 
ಪೂರ್ಣತೆಯನ್ನು ಪಡೆದಿದೆ (ಕಾಸಗಿ 8೦): [CM (< ಮೆಯ್ಮ್‌)-ತಳ್ಳಿ] 

ಮೈದಾ (ನಾ). (ಪೂರಿ ಮುಂತಾದ ಖಾದ್ಯಗಳನ್ನು ತಯಾರಿಸಲು" 
ಬಳಸುವ) ಒಂದು ಬಗೆಯ ನಯವಾದ ಹಿಟ್ಟು; ಮೈದಾಹಿಟ್ಟನ್ನು 
ಸ್ವಲ್ಪಸ್ವಲ್ಪವಾಗಿ ಸೇರಿಸಿ ಮಿಶ್ರಣವು ನಯವಾದ ಅಂಟಿನಂತಾಗುವಂತೆ ಕಲಸು' 
ವದು (48೫: ೪0). [- ಪಾರ, ಮೈದಪ್‌ ; ಹಿಂ. ಮರಾ. ಮೈದಾ] 

ಮೈದಾನ,ಮೈದಾನು (ನು). ಸಮತಟ್ಟಾದ ವಿಸ್ತಾರಮುದ ಭೂಮಿ; 
ಬಯಲು: ತಿಳಿವೆ ನಾನದನೆಲ್ಲಾ ಗದೆಗಳೊಳೊಲವರೀ ಮೈಧಾನದೊಳು 
ನಿಲುತೊಲೆವುದೆಂದನು ಭೀಮ ಕೌರೆವರೊಡನೆ ಗುರುದ್ರೋಣ (ರಳ. 
«-೩೦); ಪಟ್ಟಣದ ಮಧ್ಯಭಾಗದಲ್ಲಿ ಹತ್ತು ಗಜ ವಿಸ್ತೀರ್ಣವುಳ್ಳ ಮೈದಾನ 
ವಿದೆ (ಶ್ರಠಾ. 11, 0೩). ಮೈದಂನು ; “ ಮೈದಾನು ಇ ಪಟಾಂಗಣ " 
(ನಕ ೩೬) ; (ಒಂದು ಕಡೆಯಲಿ - ನೆಲವು ಮೈದಾನುಭೂಮಿಯಂತೆ 
ಬಲುದೂರದ ತನಕ ಹರಡಿಕೊಂಡಿರುವುದು (ಕಶ್ಟ. 1. ೨೦) 

[- ಪಾರ, ಅರ. ಹಿಂ. ಮರಾ. ಮೈದಾನ್‌] 

ಮೈದಾನು " ಮೈದಾನ ' ನೋ. 

ಮೈದಾಳು. ಮೈತಾಳು (ಕ್ರಿ). ಆಕಾ: ವನ್ನು ಪಡೆ ; ಸಾಕಾರವಾಗು : 
ಶ್ರೀಗುರು ಕುವೆಂಪು ಅವರ ಕಣ್‌ಬೆಳಕಿನ ನಿರ್ದೆಃಶನದಲ್ಲಿ. . . ಮೈದಾಳಿದ್ದು 
ಸೌಂದರ್ಯಸಮಾಕ್ಷೆ ಎಂಬ ಈ ಒಂದು ಕೃತಿ (ಸಂರ. 1, ನೊರ ಭೂತು). 
ಮೈತಾಳು ; - ಉಳಿದ ತ್ರಿಷಷ್ಟಿಕಲೆಗಳೇ ಈ ತ್ರಿಷಷ್ಟಿಯಲ್ಲಿ ಮೈಕಾಳಿ 
ದೆಂತಿವೆ (ಯುಂಗಾಫಿ. ೪) ; ಯುಗಯುಗಕೂ ಉರುಳುತಿಹುದು ಜಗದ 
ರಥದ ಗಾಲಿ ಹಗಲು ಇರುಳು ಮರಳಿ ಮಸೆದು ಸಾಹಸ ಮೈಶಾಳಿ 
(ಕಂಬು: 39-4): [ಮೈ (ಆ ಮೆಯಳ್ಳ) - ತಾಳ್ಕು (ಆ ತಾಳ್‌) 

ಮೈದಿಗುರು " ಮೈತಿಮಿರ್‌ ` ನೋ: 

ಮೈದಿಲು * ಮೇಲುದು ` ನೋ. 

ಮೈದುಂಬು ' ಮೆಯ್ದುಂಬು ` ನೋ: 

ಮೈದುನ " ಮೆಯ್ದುನ ` ನೋ. 

ಮೈದುನತನ ' ಮಯ್ದ್ಮುನತನ ` ನೋ. 

ಮೈದೆಗಹು (ನಾ). ಶರೀರದ ಸೊಬಗು. ಆಕರ್ಷಣೆ : ಸೋಲವರಿದು 
ಮೈದೆಗಹಿನೊಳ್‌ ಕೆಲಕೆಲಬರಂ ಮರುಳ್ಳಾಡುತೀಶ್ವರನಡಿಯಿಡುತಿರ್ದನು 
(ತಂಪು- ೦೯-೩೫). [ಮೈ (ಎ ಮೆಯ್ಸ) 4 ತೆಗಹು] 

ಮೈದೆಗೆ ' ಮೆಯ್ದೆಗೆ' ನೋ: 

ಮೈದೆರೆ (ಕ್ರಿ). ಮೈಯನ್ನು ಒಡ್ಡು : ಶಕ್ತಿಕಂದ ಶಿವನಂದನ ಶಿಖಸ್ಕಂದನ 


| ಕರೆವೆ ವಾಹನವಾಗಲು ಅರ್ಪಿಸಿ ಅವನಲಿ ಮೈದೆರೆವೆ (೪6೪. 90೬-೨)- 


[ಮೈ (ಆ ಮೆಯ್ಮ್‌) 4 ತೆರೈ: (ಆ ತೆಜ್‌,) ) 


ಮೈದೆಅ? 


ಮೈದೆಟ್‌ ' ಮೆಯಿದೆಅ " ನೋ. 
ಮೈದೊಗಲ್‌ : ಮೆಯ್ದೊಗಲ್‌' ನೋ. 
ಮೈದೊಡವು " ಮೆಯೊ' _ಡವು ' ನೋ. 
ಮೈದೊಡಿಗೆ * ಮೆಯ್ದೊಡಿಗೆ ` ನೋ. 
ಮೈದೊಡುಗೆ " ಮೆಯ್ದೊಡಿಗೆ ' ನೋ, 
ಮೈದೊಡೆ (ಕ್ರಿ). ಮೈಯನ್ನು ತಡವು.-- ನೇವರಿಸು: ಹಿಡಿದೆತ್ತಿ 
pe ರಿಸಿ ನೆಳಲೊಳಗೆ ಬೀಸಿ ಮೈದೊಡೆದು (ಮಣ ೨-೪೨)- 
ಮ್ಳ (ಇ ಮಯ) + ತೊಡೆ] 
ಮೈದೊರೆ (ಕ್ರಿ). ದೇಹದನ್ನು ತ್ಯಜಿಸು ; ಶರೀರವ; 
"ಅವನು ಕೇವಲಿಯಾಗಿ ಮೆ ದೊರೆವವರೆಗಿನ ವಿಷಯಗಳ; 
ಅಂಶವೇ ಕಡೆಯದು ಹಿ 486). 
[ಮೈ (ಇ ಮೆಯ್ಸ್‌) 2. ತೊರೆ (« ತೊಟ) ) 
ಮೈದೊಳೆ ' ಮೆಯ್ದೊಳೆ `ನೋ, 
ಮೈದೋರು " ಮೆಯ್ದೋಜು ' ನೋ. 
ಮೆ `_ದೋಜಕಿಕೆ (ನಾ). "ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳ ವಿಕೆ : ತೋಜುವೀ 
ಸಚರಾಚರದ ಮೈದೋಟಿಕೆಯ' ಮಹಿಮನು ಕಣಾ (6460. ಒಲ). 
[ಮೈದೋಜು (ಆ ಮೆಯ್ದೋಟು) 4 - ಇಕ] 
ಮೈದೋಣು " ಮೆಬ್ದೋಲು' ನೋ. 
ಮೈನ (ನಂ). ಕಿತ್ತಳೆಯ ಬಣ್ಣ ಅಥವಾ ಹಳದಿಯ 
ಕೊಕ್ಕನ್ನುಳ್ಳ. ಗೊರವಂಕದ ಜಾತಿಗೆ ಸೇರಿದ ಒಂದು ಬಗೆಯ 
ತ ಬಣ್ಣದ ಪಕ್ಷಿ :: ಮೈನಂ ಎರಳೆ ನವಿಲ್ಯಾಗೆ ಪೆಟ್ಟಿ ಪೋದಗೆಕರಭಂ 
ಶಗತಮಿವು ಶೋಗೆ ಶಾರುಂಬರೆ ಎಡಕೆಯಂ ಮೂರೊಳಿದಳ್ಳು ಶ್ಪಿಮಚಳಿತವಚನ 
(6. 4ಶೆ. 03-02); ಮೈನಹಕ್ಕಿ ; ಗೊರವಂಕ (1500. ಇಂಕಂ)- 
[+ ಹಿಂ. ಮರಾ. KY ನಾ./ಪ್ರಾ. ಮಯಣಾ, /ಸಂ. ಮದನ] 
ಮ್ಶೆ ಜೆ (ನಾ)- ಸಾಲ” ಕೊಡುವಾಗ ಒತ್ತೆ, ಅಡವುಗಳಿಲ್ಲದೆ 
ಕ್ರಿಯ ನಂಬಿಕೆಯೇ ಆಧಾರವಾಗಿರುವಿಕೆ ; ಮೈನಂಬಿಗೆಯ ಸಾಲಕ್ಕೆ 
ಬತ್ತಿ ಹೆಚ್ಚು ಪೊತ್ತಿಯಸಾಲಕ್ಕೆ ಕಡಿಮೆ (ಕಥಾಗ. ೨೮೪). 
[ಮ್ಮ (< Kid tp ನಂಬಿಗೆ (ಎ ನಂಬುಗೆ) ] 
ಮೈನಡುಕ ` ಮೆಯ್ನಡುಕ ' 
ಮೃನಡುಗು " ಮೈಯ್ನಡುಗು 48 
ಮೈನವಿರ್‌ `ಮೆಯ್ನುವಿರ್‌ '`ನೋ, 
ಮೈನವಿರು ` ಮೆಯ್ನವಿರ್‌ ` ನೋ. 
ಮೈನವಿರೇಳು (8) ಮೈಮೇಲಿನ ಕೂದಲು ನೆಟ್ಟಗೆ ' ನಿಲ್ಲು; 
"ಕೋಮಾ ದಾಗು : ಕಳಿಂಗದ ಅದೇ ವೇಗದಲ್ಲಿ ಓಡ ಬರುತ್ತಿತ್ತು. 
ನನಗೆ ಮೈನನಿರೆದ್ದಿತು (ತಸುಹೊ. ೬೪): ಲಕ್ಷ್ಮಿಯು ಮಾಡಿದ ಕೆಲಸ 
ಕೇಳಿದಾಗ ಅವನಿಗೂ ವೆ: ಮೈನವಿರೆದ್ದಿತು (ಕಸು. ೧60). 
[ ಮೈನವಿರು (ಆ ಮೆಯ್ಯ ದರ್‌) _. ಎಳ್ಳು (ಆ ಏಲ್‌ | 
ಮೈನಾರು ' ಮೆಯ್ಲೆಆ್‌ ' ನೋ. 
ಮೈನಿಗ್ಗು (ನಾ). (ಆಲಂ) ಮೈಮೇಲೆ ಧರಿಸಿರುವ ಆಭರಣಸಮೂಹ : 
ಚಕಚಕಿಸುವ ಮೈನಿಗ್ಗುಗಳಿಂ ದಿಕ್ಕುಗಳು ಬೆಳಗಿಸುವಳೋ ಅಂತಿರ್ಪ ಚಿತ್ರಿಣೀ 
ಜಾತಿ ಮಿಠಾರಿಯನ್ನುಉತ್ತಮಳೆಂದು' ಪೇಳುವರು (೩30. ೪6-00), 
[ದೈ (ಆಮೆಯ) + ನಿಗ್ಗು] 
ಮೈನಿಡಿ (ಕ್ರಿ)- ದೇಹವನ್ನು ನಿಮಿರಿಸು :  ಎಳಚಿತ್ತಾಯರು.. 
ಮೈನಿಡದು ನಿಂತರು (ತಗುಕ. 20). [ಮೈ (ಎ ಮೆಯ್ಸ್‌, ')+ನಿಡ್ಕಿ] 
ಮೈನೀರು 'ಮೆಯ್ನಾರ್‌' ನೋ. 
ಮೈನೀಳ (ನಾ) ಕ್ಕ ತಿಯು ದೀರ್ಥವಾಗಿ ಚಾಚಿರುವುದು : 


ಬಣ್ಣದ 
'ಣ 


೭೪೩೬ 


ಮೈಜಾವು 


ಯಿಕ್ಕೆಲಕೆ ವಾರಿಧಿ ಮೇಲೆ ನಿಪ್ಪತಿಶೃಂಗವಿವು ಮೆ: 
ಪರದ ಜಲನಿಧಿಯ. ಮುಟ್ಟಿಹವು (1ನ 6. ೭-೪). 
(ಮೆ ಸಃ (ಆ ಮಯ್‌). ನೀಳ್ಯ) 

ಮೈನುಸುಳು (ನಾ). ಮೈ ತೂರಿಕೊಳ್ಳುವ ಅವಕಾಶ. ಜಾಗ; ಎಡೆ; 
pe ಹೇಳುವೆನರಸ ದಿವಿಜರ ಸೇನೆಯಲ್ಲಾ" ಛತ್ರ ಚಮರ ವಿತಾನದಲಿ ನಭ 
ವಿಲ್ಲ ನೆಗಹಿದ ಸಬಳ ಶಲ್ಲೆಹಕೆ ಮೈ ೈನಸುಳ ಕಾಣೆನು (1೧,೪. ೦-೪), 

[ಮೆ (ಇ ಮೆಯ್ಯ್‌,)' ... ನುಸುಳ್ಳು (ಎ ನುಸುಳ್‌, 1 

ಮೈನೆರೆ * ಮೆಯ್ನೆಅಕಿ ` ನೋ. 

ಮ್ನ ನೆಜ « ಮೆಯ್ಲೆಜ್‌ ನೋ. 

ಮೈನೋಟ `ಮೆಯ್ನೋಟ ` ನೋ. 

ಮೈನೋವು (ನಾ). ದೇಹದ ನೋವು.- ಬಾಧೆ: ದಶಾನನನು ಮನಸಿಜನ್ನ 


ಶರಸಂಧಾನದೆಸುಗೆಯ ಮಸೆಯ ಮೈನೋವಿನಲಿ ಕಳವಳಿಸಿ (846೧. 
೫-೩-೩೦). [ಮೈ (ಎ ಮೆಯ್‌,) 4 ನೋವು] 


ಮೈಪರಚು (ಕ್ರಿ). ಮೈಯನ್ನು ಉಗುರಿನಿಂದ ಗೀರು. - ಕೆರೆ. 
ಮೈಪರಚಿಕೊಳ್ಳು ಇ (ಜುಗುಪ್ಸೆ: ಕೋಪ, ಬೇಜಾರು ಮೊದ 
ಲಾದ 'ಭಾವನೆಗಳಿಂದ್ರ ವೆ ಮೈ ಯನ್ನು ಗೀರಿಕೊಳ್ಳು : ನನ್ನ ಮೇಲೆ 
ಕೋಪ ಬಂದು ಮೈ ಪರಚಿಕೊಂಡುಬಿಡುವ ಹಾಗಾಗುತ್ತದೆ (ರರೆಸ್ಕಿ, 
08೨) ; ನನ್ನ ವಿಷಯ ಹೇಳಿಕೊಳ್ಳುವ ಸಂಭ್ರಮದಲ್ಲಿ ಯಮುನೆಯ 
ಸಂಗೀತದ ವಿಷಯ ಯಾಕೆ ಹೇಳಿದನೋ ಎಂದು ನನಗೆ ಮೈ ಪರಚಿಕೊಳ್ಳುವ 
ಹಾಗಾಯಿತು (ಅಂಕೂ. ೬): ಕೈಲಾಗದವ ಮೈಪರಚಿಕೊಂಡ (ಗಾರ). 
[ಮೈ (ಆ ಮೆಯ್ಸ್‌) 4 ಪರಚು] 
ಮೈಪು (ನಾ)- ದೇಹವನ್ನು ಹೊಂದಿರುವ ಸ್ಥಿತಿ: ಐಸಡಗಿದಷ್ಟಾಂಗಯೋಗ 
ಶಿವಕಜ್ಜದಿಂ ಮೆ ಪಳಿದ ಪೂಗೋಲ ಮಥನಪ್ರಸಂಗದಿಂ ಸೈ ಪಡೆದ ಸದಮಲ 
ಜ್ಗಾ ನ್ಯಿನಪ್ರಮ ಸೆದರೇಂ ಪೊಗಳ್ಳಪೆಂ ಶರಣರ (ಉಗಪ್ಪು- ೩-೦ಟ). 
[ಮೈ (ಇ ಮೆಯ್ಯಾ) _. ಪ್ಯ] 
ಮೈಬಣ್ಣ * ಮೆಯ್ಬಣ್ಣ " ನೋ. 
ಮೈಬಲ'(ನಾ). ದೇಹದ ಬಲ: ಶಾರೀರೆಕ ಶಕ್ತಿ ; ಉದ್ಯಮ ಸಾಹಸ 
ಬುದ್ಧಿ ಪರಾಕ್ರಮ ಧೈರ್ಯವು ಮತ್ತೆ ಮೈ ಬಲವು (ಇಂತಾಶ. ೦೬೪-೪). 
[ಮೈ (ಆ ಮೆರ್ಶ) + ಬಲ್ಕ] 
ಮೈಬಲ್ಮೆ (ನಾ). ಶರೀರದ ಶಕ್ತಿ : ದೇಹದ ಸಾಮರ್ಥ್ಯ,-ಬಲ; ನನ್ನ 
'ಮ್ಯನದರನೊಂ 'ದಾದಡಂ ಕೀಳಲಾರದು ನಿಮ್ಮ ಮೈಬಿಲ್ಸೆ (aa. ೬೦); 
ನೆಲದ ಸಿರಿ, ಬಿಲ್ಪಿಜ್ಜಿ. ಮೈಬಲ್ಮೆ, ರಣಕೀರ್ತಿ ಮೇಣ್‌ ಆರಸುಕುವರಿಯ 
ತನಂ ತೃಣವಾಗಿ ಯಣವಾಗಿ ಕಾಣಿಸಿದುವು (17, ಗ ೨8-೬6೦). 
[ಮೈ (ಆಮೆಯ) 4. ಬಲ್ಲೆ] 
ಮೈಬಳಲಿಕೆ " ಮೆಯ್ವಳಲ್ಕೆ' ನೋ. 
ಮೈಬಳಸು (ಕಿ) ಶರೀರವನ್ನು 'ಸುತ್ತಿ ಶ್ತಿಕೊಳ್ಳು; ದೇಹವನ್ನು ಆವರಿಸು 
ಮಲೆತು ಧಾಳಾಧೂಳಿಯಲಿ ಬಲಸುಳಿ ಮನಗಿಯೆನ್ನೊಂ ಬ್ಬ ನನು ಮೈಬಳಸಿ 
ಕುದಿತು ವೀರಕರ್ಣನ ಕೂಡೆ ತಲೆಯೊತ್ತಿ (ಕುನ್ಮಾಕ- 0೬-೨೬). 
[ಮೈ ಸು (ಇಮೆಯ, ) 4- ಬಳಸು] 
ಮೈಬಾಯು (ಕ್ರಿ). (ಆಲಂ) ಉಬ್ಬು ; ಹಿಗ್ಗು: ತೆರೆಯ ಮಣಕಿಯೊಳಿದ್ದ 
ನಮಿವಿನಮಿಗಳ ಪೆಂಡಿರು ಸಿಂಧು ಗರಿಗಾಸತಿಯರು ಭರತೇಶ ತಂಗಿಯರೆನೆ 
ಕೇಳ್ದು ಚಿತ್ತದೊಳರಳಿ ಮೈಬಾತರಾ ಕ್ಷಣದೆ (662. 93-03೯). 
[ಮೈ (ಇಷೆಯ ್‌) 4- ಬಾಯು (ಆಬಾ 1 
ಮೈಬಾವು (ನಾ)- ಶರೀರದ ಊತ : ಆರಿದಾಳವ ಸುಟ್ಟು. ಸೈಂಧವ, 
ಗುಂಜಿ: ಗಂಧಕ, ಇಮ ಎಣ್ಣೆಯೊಳು ಪೂಸೆ ಮ್ಲೆ ಬಾವು ಮಾಣ್ಣುಂ 
(ಎಎ: 6೬). ಮ್ಮ | ಅಮೆಯ್ಯ ) + ಬಾವು] 


ಮೈಬಿಡು 
ಮೈಬಿಡು ` ಮೆಯ್ವಿಡು ' ನೋ. 
& ಮೈಬಿಸುರ್ಪು ' ಮೆಯ್ಬಿಸುಪು ` ನೋ. - 
ಮೈಬೇನೆ (ನಾ). ಶರೀರಕ್ಕೆ ಉಂಟಾಗುವ ಬೇನೆ; ಮೈನೋವು; ಕೆಮ್ಮು. 
'ಮಂದಾಗ್ನಿ- ಮೂಲವ್ಯಾಧಿ, ಹೊಟ್ಟೆ ಮೈಬೇನೆಗಳಿಂಬಿವು ಪರಿಹಾರವಾಗು 
ವುವು (೧ಕ್ಕಿಂ- ೩೪). [ಮೈ (ಆಮೆಯ) 4 ಬೇನೆ] 
ಮೈಭುಲ್ಲಣೆ (ನಾ). (ಮನಸ್ಸಿನಲ್ಲಾದ ಸಂತೋಷ ಸಂಭ್ರಮ, ಹೆಮ್ಮೆ 
ಗಳಿಂದ) ದೇಹವು ಬೀಗುವಿಕೆ: ಬಿನ್ಲ ಕೊಪ್ಪಿನ ಮೇಲೆ ಚಾಚಿದ ಗಲ್ಲದುಪ 
ಪಾಸದ ನುಡಿಯ ಮೈಭುಲ್ಲಣೆಯ ರೋಮಾಂಚನದ . . - ನಗೆಯ ಚೌಪಟ 
ಮಲ್ಲನಿದ್ದನು ರಿಪುಬಲವ ಲೆಕ್ಕಿಸದೆ. .(ಕುಠ್ಮಾರ್ರೊ!- ೧೬-೩೬)- 
[ಮೈ (ಆಮೆಯ) 4 ಭುಲ್ಲಣೆ (ಎಬುಲ್ಲವಣೆ)] 
ಮೈಭೋಗ, ಮಯಿಭೋಗ (ನಾ)- ೧. ವಸ್ತ್ರ, ಭೂಷಣ ಇತ್ಯಾದಿ 
ಗಳಿಂದ ಶರೀರಕ್ಕೆ ಒದಗುವ ಸುಖ: ಉಡುಗೊಕಿಗಳ ವಸನದ 
ಮೈಭೋಗದ ಮಡಿಯ ನಂನಾದೊರೆಗಳಿಗೆ ಕೊಡುವ ಬಂಗಾರದ ಪೆಟ್ಟಿಗೆಗಳ 
ಬಲುಗಡಣ ಸಾಗಿದುದವರೊಡನೆ (ಕಾಮು. ೬-೧೪); ಪಟ್ಟೆಚೀನಾಂಬರಗಳನು 
ಸೃಷ್ಟೀಶನ ಮೈಭೋದಕಿ ತಂದೀವ ಸೆಟ್ಟಿಗಳು (ಕಂತ0. ೨೩-೦೦೦) - 
೨. ದೇವರ ವಿಗ್ರಹಕ್ಕೆ ವಸ್ತ್ರ.ಭೂಷಣ ಇತ್ಯಾದಿಗಳನ್ನು ಅರ್ಪಿಸುವ 
ಸೇವೆ; ಅಂಗಭೋಗ : .ಸೋಮಂಣಪೊಡೆಯರ ಅಂಮ್ಮ ಸಾಯಂಮ್ಮ 
ನವರ ಮೈಭೋಗಕ್ಕೆ ಕೊಟ್ಟಿಪ ದಕ್ಷಿಣಾವಾರಣಾಸಿಯಾದ ಕಾವೇರಿಯ ದಕ್ಷಿಣ 
ಭಾಗದ , . , ಕೆರಿಯ ಸೀಮೆಯಲು (ಎಕ: ಸಳ, ತಿರುಮು. 333-8; 2482) 
ಮಯಿಭೋಗ : ೨. ಮಯಿಭೋಗದ ಜವಳಿ ೧೦ಕ್ಕೆ ಗ ೧೫ (೪೪. 11 
(1). ಶ್ರೀ69ಗ- ೨೫6-06 : 1844). `ಮೆಯ್ವೋಗ' ಪರಾ. 
[ಮೈ (ಆಮೆಯ) 4 ಭೋಗ] 
ಮೈಮ (ನಾ): ಮಹಿಮಾಶಾಲಿ ; ಮಹಾತ್ಮ: ಒಪ್ಪಿರ್ಪಾ ಮೈಮಂ 
'ವಿಶ್ವನಾಥಂ (ಕುಸುಕಾ- 0-0); ಬಡವರೊಡವೆಗಂಡಂತೆ ಮೈಗಣ್ಣನ ಮಡದಿ 
ಮೈಮನನೆತ್ತಿಕೊಂಡು (804: ೨೨ -೦38)- 'ಮಯ್ಕೆ,` ಪರಾ. 
[ಸಂ, ಮಹಿಮನ್‌] 
ಮೈಮಗುಚು (ಕ್ರಿ). ದೇಹವನ್ನು ಹೊರಳಿಸು,- ತಿರುಗಿಸು : ಕೈ ಮಗುಚಿ 
ಶತ್ರುಘ್ನ ಬಾಣವ ಮೈಮಗುಚಿ ದಾನವನ ಮಾರ್ಗಣ ವೈಭವದ ನೆರೆ 
ಕೈಚಳಕವನು ಕಂಡು ಮೆರವುತಿರೆ (ನೂರಾ. ೩-9೨). 
[ಮೈ (ಎಮೆರ್ಯ) 2. ಮಗುಚು (<ಮಗುಟ್ದೂ)] 
ಮೈಮರವು- ಮೈಮರೆವು (ನಾ). ೧- ಶರೀರದ ಮೇಲೆ ಎಚ್ಚರವಿಲ್ಲ 
ದಿರಂವುದು; ಮೂರ್ಛೆ: ಮರದರಿಸಿನ: ಕೊಡನಾರಿಗೆಡ್ಮೆ - - . ಕಷಾಯ 
ವಿಕ್ಕಿ ಕೊಡಲು ಭಗ್ನನೇತ್ರಸನ್ನಿಯಿಂದುಂಟಾದ ಮೈಮರವು ಗುಣಮಾಗಿ 
ಜ್ಞಾನಮಕ್ಕುಂ (1. 6೬೨). ಮೈಮರೆವು: ೨. ಲಕ್ಷ್ಮವಿಲ್ಲದಿರುವುದು; 
ಪರಿವೆಯಿಲ್ಲದಿರುವುದು; ಆ ನಿಮಿಷದಲ್ಲಿ ಏನೋ ಒಂದು ಬಗೆಯ ಮೈ 
ಮರೆವು, ಆ ಮೈಮರೆವಿನ ಶಾಂತಿಯಲ್ಲಿ ಒಂದೆರಡು ಅಲೆಗಳು ಮೆಲ್ಲನೆದ್ದು 
ಅಳುಕಿಸುತ್ತಿದ್ದುವು. (60ತೂ. ೪೩). 
[ಮೈ (« ಮೆಯ್ಯ್‌) 4 ಮರವು (ಇ ಮಜವು] 
ಮೈಮರೆ, * ಮೆಯ್ಮಣ್‌ೌ `ನೋ. 
ಮೈಮರ್ಮೆ " ಮೈಮಜ್ಸ್‌ ' ನೋ- 
ಮೈಮರೆತ (ನಾ). ತಲ್ಲೀನತೆ; ಪರವಶತೆ : ಅವನ್ನು ಮಾಡುವ ತನಕ ಅವರ 
ಮೈಮರೆತ ಹೋಗಲಿಲ್ಲ (ಯಂ. 0೦೭) ; ನಾಟಕ ಬರೆಯುವಾಗ ಹಿಂದೆ 
ಎಂದೂ ಇಲ್ಲದ ಮೈಮರೆತ ನನ್ನ ಮೇಲಿತ್ತು (೪ನಾಃ- ೯ ಹಿತ್ನೆಳೆ). 
[ಮೈಮರೈೆ (ಎಮೆಯ್ಮಟ್‌) 4 ತ್ತ 1] 
ಮೈಮರೆವು ` ಮೈಮರವು ` ನೋ. 
ಮೈಮರೆಹು ` ಮೆಯ್ಮಣಿಪು ' ನೋ. 


೭೬೪೩೭ 


10 


15 


2 


38 


ಮೈಮೆ 


ಮೈಮಸಕ (ನಾ). ಶಾರೀರಕಬಲ, -ಸಾಮರ್ಥ್ಯ ; ಆವ ಸುಧನೆಯೋ 
ವಿಘಾತಿಯ ಲಾವಣಿಗೆಗದ್ರಿಗಳು ಬಿಆದವು ಮೈವಳಿಯಲುಕ್ಕಿದುದು ಕಡು 
ಹಿನ ಏತಿಯ ಮೈ '[ಶಾಳಾಂ- ಕೈ]ಮಸಕ (ಕನ್ಮಾತ. ೨-೦೦೪); ಉಸಿರಿಡುವ 
ಹೆಣವಾಗಿ ಬಾಳುವೆನೆ )? ಚಲದ ಮೈಮಸಕವಂ ಮೆರೆಯದೆಯೆ ಹಿಂದೆ 
ಜರುಗಿ! (ರಂಗ: ೭-೫)... (ಮೈ, (ನಮೆರ್ಯ) 4 ಮಸಕ] 

ಮೈಮಜಸು (ಕ್ರಿ): ಮೈಮರೆಯುವಂತೆ ಮಾಡು: ಆ ಮಹೀಪತಿಯಂಗನೆ 
ಯನುದ್ಧಾಮಬಲ ದಶಕಂಥ ಬನದಲಿ ಮೈಮಜ[ಣಕಾ: ಲ?]ಸಿ 
ಕೊಂಡೊಯ್ದ ಗಡ (ಕರಣ. ೩-೪-0); ಮಾಯವನನುಗೊಳಿಸದೆ. 
ಮೈಮಲಸದೆ . , - ಆಯಸದಿಂದಳವಳಿಯದೆ ಪತಿಯನುಪಾಯದಿಂದುಪ 
ಚರಿಸುವುದು (808. ೩-೪). [ಮೈಮಜಕ್ಕಿ (ವಮೆಯ್ಮಲ್‌) ಇಸ್ಟು] 

ಮೈಮಣುಕ 'ಮೆಯ್ಮಟುಿಕ ' ನೋ. 

ಮೈಮಹಜುಗು ` ಮೆಯ್ಮಲಿಗು ' ನೋ. 

ಮೈಮಣಕ್ಕಿ ' ಮೆಯ್ಮಟಿ' ನೋ. 

ಮೈಮಕ್ಕ್ಕಿ, ಮೈಮರೈ, (ನಾ). ೧: ಉದಾಸೀನತೆ ; ಮೈಮುರೆವು ; 
ಸತಿಯ ಹೋಗಾಡಿದೆವು ಮಾನಸಿ ತಿಗೆ ಮೈ; ಮಜ್‌ಯಾಯ್ತು ಬಂದೆಪು 
ಗತಿವಿಡಿದು ದಶಶಿರನ ಮೇಲಣ ವೈರಬುದ್ವಿಯಲಿ (44500. ೪-೦-೦೩)... 
ಮೈಮರ್ಕೆ: ೨. ದೇಹವನ್ನು ಮರೆ ಮಾಡುವ ಅಥವಾ ಮುಚ್ಚುವ 
ಸಾಧನ; ದೇಹರಕ್ಷಣೆಯನ್ನು ಮಾಡುವ ಕವಚ : : ಇನ್ನು ಮೈಮರೆ 
ಯನ್ನು ಆಸೆಪಡುವುದು ನನಗೊಪ್ಪವುದಿಲ್ಲ ಎಂದುಕೊಂಡು ಅದಟನಾದ ಆ 
ರಾಧೇಯನು ಕವಚವನ್ನು ತೊಡಲೇ ಇಲ್ಲ (ನುತ: 34): 

[ಮೈ (ಆಮೆಯ್ಯ್‌) 4 ಮಜ್ಯ್ಕಿ] 

ಮೈಮಟ್‌ಪು ' ಮೆಯ್ಮಜ್‌್‌ಪು ನೋ. 

ಮೈಮಜ್‌ಹು ' ಮೆಯ್ಮಟ್‌ಪು ` ನೋ. 

ಮೈಮಾಟ (ನಾ). ದೇಹರಚನೆ ; ಮೈಕಟ್ಟು ; ಮಗು ದೊಡ್ಡದಾದ ಹಾಗೆ 
ಬಿಂದಣ್ಣನ ಮೈಮಾಟವನ್ನೇ ಅನುಕರಿಸಿ ಬೆಳೆಯತೊಡಗಿದನು (ಕೃ. ೦೪); 
ಅವಳು ಬುದ್ಧಿವಂತೆ, ಒಳ್ಳೆಯ ಮೈಮಾಟ (ಸ್ಪೃತಿತ- ೪). 

ಮೊ, (ಇಮೆಯಲ್ಟ) 4. ಮಾಟ) 

ಮೈಮಿನುಗು (ನಾ). (ಬಾಣದ) ಕಾಂತಿ,- ಹೊಳಪು : ದನುಜಹರ 
ಮಂತ್ರವನು ಮನದಲಿ ನೆನೆದು ಕೈನೀಡಿದನು. . . ಕನಕರಸರೇಖಾವಳಿಯ 
ಮೈಮಿನುಗುಗಳ ಹೊಂಗಜ್‌ಯ ನಾರಾಯಣಮಹಾಶರಕೆ (ತುಮ್ಮಾರ್ರೋ- 
0೯-00. [ಮೈ (ಆ ಮೆರ್ಯ,) 4 ಮಿನುಗು (ಇಮಿನುಕ್ಕು) ] 

ಮೈಮುಟ್ಟು 'ಮೆಯ್ಮುಟ್ಟು ` ನೋ. 

ಮೈಮುದುಡು (ಕ್ರಿ). ದೇಹವನ್ನು ಮುದುರಿಕೊಳ್ಳು; ಶರೀರವನ್ನು 
ಸಂಕುಚಿತಗೊಳಿಸು : ಪುಟ್ಟ ರುಧಾ ಈಗಲೂ ತಾಯಿಯ ಜತೆಯಲ್ಲೇ 
ಮೈಮುದುಡಿಕೊಂಡು ಮಲಗುತ್ತಿದ್ದಳು. (6ಂಗತ. ೨೬). 

[ಮೈ (ಆ ಮೆಯ್ಸ್‌,) 4 ಮುದುಷ್ಕು (೬ ಮುದಿರ್‌) ] 

ಮೈಮುರಿ ` ಮೆಯ್ಮುರಿ' ನೋ. 

ಮೈಮುರುವು, ಮೈಮುರುಹು (ನಾ). ದೇಹವನ್ನು. ತಿರುಗಿಸುವಿಕೆ ; 
ಮೈಮುರಿಯುವಿಕೆ : ವಾಮಕರ ದಂಡೆಗಳ ದಂಡೆಯ ಮೈಮುರುವಿ 
[7nಂ- ಹಿ]ನುಪ್ಪರದ ಮುಷ್ಟಿಯ , , . ತವಕಿಗರು ತಿವಿದಾಡಿದರು 
ತೀವ್ರದಲಿ (ಕೊಂ: ೩-೦೭-೩೮), ಮೈಮುರುಹು : ಮೈಭಾರ, 
ದೈನ್ಯೋಕ್ತಿ, ಮೈಮುರುಹು . .. ದಾಹ ಇವು ರಸಗತಜ್ವರದಲ್ಲಿ 
ಉಂಟಾಗಿಹವು (ಪೈ ದೃಷಾ- 1, 19): 

[ಮೈ ( ಮೆಯ್ಮ್‌) 4 ಮುರುವು (« ಮುರಿವು ] 


4|ಮೈಮುರುಹು " ಮೈಮುರುವು ' ನೋ. 


ಮೈಮೆ ' ಮಯ್ಮೈ` ನೋ. 


ಮೈಮೆಗಾಣ ೭೪೩೮ ಮೈಲತುತ್ತ 
ಮೈಮೆಗಾಅ (ನಾ). ಮಹಿಮೆಯುಳ್ಳ ವನು; ಮಹಿಮಾವಂತ : ನಚ್ಚುಮಚ್ಚಿನ ಬಲೆಡೊಡಕು ತಪ್ಪದು (ನೋರು. ೨6೬-೬6). 
ಆ। | ನೀನುಂ ಬಲ್‌ಮೈಮೆಗಾಅಂ (೧6, ೦೬-೨೬): ಮೈಯುಣ್ಣು : ಪ್ರತ್ಯಕ್ಷದಲ್ಲಿ ಮೈ ಯುಂಡ ಅವಮಾನದ ಕಹಿಯನ್ನು 


[ಮೈಮೆ (ಆ ಮಯ್ಯ) 2. -- ಕಾಣ] 
ಮೈಮೆಟ್ಟಿ (ನಾ). ಒಂದು ಮನೆತನದ ಹೆಸರು (?) : ಇವರೊಳಗಾದ 
ಸಮಸ್ತಪ್ರಜೆಗಳು ಮೇಲಾಳಿಕೆ ಮೈಮೆಟ್ಟ ಬಲ್ಲೆಯ ಮೈಮೆಟ್ಟಿ ಕೇಶವ 
ಮೈಮೆಟ್ಟಿ ಹರಿಯಣ ಇಂತಿನಿಬರುಂ (ಕ್ಲಂ. ೦೫6, 0೩-೦೪ 1300)- 
1?) 
ಮೈಮೆದಳೆ (ಕ್ರಿ). ಘನತೆಯನ್ನು ಹೊಂದು ; ಗೌರವವನ್ನು ತಳೆ : 
ಅಶ್ವತ್ನಾ; ಮನಂ ಸಂಗ್ರಾಮಮಂ 'ತೊಟ್‌ದು ಪೋಪಂತು , .ಕೈಮಿಕ್ಯ 
ಮೈಮೆದಳೆಯಲುಂ (ಗ. ೦೫-೩ ಠ). 
[ ಮೈಮೆ (ಆ ಮಯ್ಯೆ ಶು) ತ್ಳೆ) 
ಮೈಮೆವಡೆ (ಕ್ರ). ಮಹತ್ವಃ ವನ್ನು ಪಡೆ; ಘನತೆಯನ್ನು ಹೊಂದು ; 
ಅಂತು ಮೈಮೆವಡೆದ ಅಟ್ಟ? ದ ಮೇಲೆ ಕೈಯೆತ್ತಿ (ಳಗ. ೨೨೬): ಅಂತು 
ಮನೋನುರಾಗದಿಂ ಮೈಮೆವಡದು (ಕಳು. ೨-೨ ನ); ಮ್ಮೆ ಮೆವಡಿದ 
ಜಿನಸೇನಸ್ತಾ ಸ್ವಾಮಿಯ ನಿರ್ಮಲತ್ತರ ಪೂಜ್ಯಪದಸ್ವಾಮಿಯ. ಪದಮಂ ನೆನೆದು 
(ರುಣ. kei [ ಮೈಮೆ (ಆ ಮಯ್ಮೈ) 4 ಪಡೆ ] 
ಮೈಮೆವೆಳು (ಕಿ) ಇ ಮೈಃ ಮೆವಡೆ : ಮುಖರೋಗಮಾದವೋಲಿನಿ 
ki ಬಸವಟಲ್ಲದುಸಿರ್ವರೆಂದುಂ ಪೊಸಸಿರಿಯಿಂ ಮೆ ಮೆವೆತ್ತ. ಮಾಯ್ದ 
ಮನುಷ್ಯರ (ದಾತ. 8೨); ಮೈ ಸಮೆವೆತ್ತೋಲಗೆದ ನಡುವೆಯಾರ 
ಮನೋಸರಿಸದೆ ಬಿಗಿದ ಪಾಸಮಿದೆಂಬುತೆ ನೀಳ್ತ ಕೆಂಜೆಡೆಗಳೊಳಂ 
(vn. ೦೬೭); ಮೈಮೆವೆತ್ತನುಪವ:ಮೋಹಕ್ತೆ ೈಲಪವಿ (ಕಂಠಂ, ೨-೬). 
[ಮೈ (ಆ ಮಯ್ಯ; 4 ಪೆಲ್ಯು 
ಮೈಮೇಟಿ ' ಮೆಯ್ಮೇಟಿ ' ನೋ, 
ಮೈಮೇಳ ' ಮೆಯ್ಸೇ ಹೀಳ ' ನೋ. 
ಮೆ ಸಯಂತಿ(ನಾ)- (ಕರಾ) ಒಂದು ಹೆಣು 
ಮೈಯರಿ "ಮೆಯ್ಯಲ್‌' ನೋ. 
ಮೈಯಲಸು * ಮೆಯ್ಯಲನು ' ನೋ. 
ಮೈಯಾಟ ' ಮೆಯ್ಯಾಟ' ನೋ. 
ಮೈಯಾನ್‌ ' ಮೆಯ್ಯಾನ್‌ ` ನೋ. 
ಮೈಯಿಕ್ಕು ` ಮೆಯ್ಯಿಕ್ಕು ` ನೋ. 
ಮೆ ಯಿಡು ' ಮೆಯ್ಕಿಡು' ನೋ. 
ಮೈಯಿಳಿ (ಈ) ಗಭ ರ್ಭಸ್ರಾವವಾಗು : 
"ಹೀರಿಕೊಂಡು (ಮುರುಕು. 009). 
[ಮೈೈ (ಎ ಮೆಯ್ಕಾ) 4 ಇಳ್ಳಿ (ಆಟಿ) ] 


ಭೂತ ತುಳ್ಳು ಮಯೆಂ4್ರೆ 


ನಾಗವಲ್ಲಿ, , . ಮೈಯಿಳಿದು 


ಮೈಯಿಳಿತ (ನಾ). “ಗರ್ಭಪಾತ : ಗರ್ಭಸ್ರಾವ ಮಾಡಿಸುವುದು” |38 
(abortion. 3060), [ ಮೈಯಿಳಿ + - ತ್ಯ) 

ಮೈಯಾ (ಕ್ರಿ). ದೇಹವನ್ನು ಒರಗಿಸು: ಮಾನಿನಿಯು ಮರಕೆ 
ಮೈಯಿತ್ತು. ಕುಳ್ಳಿರ್ದುದುಂ (ಸರೂ: 4-92). 


[ಮೈ (ಆ ಮೆಯ್ಯ್‌) 4 ಕ್ಮ] 
ಮೈಯುಕ್ಕು (ಕ್ರಿ). (ಸಂತೋಷದಿಂದ) ದೇಹವು ಉಬ್ಬು: ಕಣಿಕಂಠಂ 
ಬಂದನೆಂಬ ಭಾವಕ್ಕೆ ಮೈಯು[ಕಾಳಾ- ಮುಕ್ಕಿ ನಿಂದ ನಂಬಿಯಲ್ಲಿಗೆ 
ನಡೆತಂದು (ನಂಂ6, 0೬-೪೨). 
[ಮೈ (ಅಮೆರ್ಯ,) 4 ಉಕ್ಕು (ಆಉರ್ಕ,) 1 
ಮೈಯುಡುಗು ' ಮೆಯ್ಯುಡುಗು ' ನೋ. 
ಮೈಯುಣ್‌, ಮೈಯುಣ್ಣು (ಕ್ರಿ). (ಆಲಂ). ಅಭ್ಯಾಸವಾಗು ; 
ರೂಢಿಯಾಗು £ ಸಂಯೋಗದ ಸುಖ ಮೈಯ: ಂಡದಂಸೆ ಲೋಕದ 


ಕಲ್ಪನೆಯ ಲೆಹೀದಲ್ಲಿ ತನ್ನ ಯನಾಗಿ ಮರೆತು ವಿಹರಿಸುತ್ತಾನೆ ಸಿದ ಣ್ಣ 
(೬೩೫: ೩6); ಈ ಕೆಲಸ ನಮ್ಮ ವಂಶಗತವಷ್ಟೆ ಆದ್ದರಿಂದ ಮೆ ) ಯಾಂಡಿದೆ 
(ಕರಹಿಂ. ೦೪3). [ ಮ್ಚ್ಚೆ (ಆ ಮಯ್‌) 4 ಉಣ್‌ 4 
ಮೈಯುಣ್ಣು "ಮೈ ಿಯುಣ್‌' ನೋ. 
ಮೈಯಾ. " ಮೆಯ್ಯುರ್ವೆ " ನೋ. 
ಮ್ನ ಯುರಿ | (ನಾ). ೧. ದೇಹದಲ್ಲಿ ಉಂಟಾಗುವ ತಾಪ, ಉರಿ: 
ನಾಲ್ಕೂ ದಿನಗಳಿಂದ ನಾನು ಕಣ್ಣುರಿ, ಮೈ ಶಯುರಿಗಳಿಂದ ನರಳುತ್ತಿ. ದ್ದೇನೆ 
(68). ೨. (ಆಲಂ) ಸಿಟ್ಟು; ಅಸಹನೆ: ಅವಳನ್ನು ಕಂಡರೆ 
ಇವನಿಗೆ ಎಲ್ಲಿಲ್ಲದ ಮೈಯುರಿ ಉಂಟಾಗುತ್ತದೆ (60). 
[ಮೈ (ಆಮೆಯ) 4: ಉರ್ಮಿ] 
ಮೈಯೊಡ್ಡು " ಮೆಯ್ಯೊಡ್ಡು ” ನೋ. 
ಮೈಯೊಲವು " ಮುಛ್ಯೊಲಪೆ 3 ನೋ. 
ಮೈರೇಖೆ (ನಾ): ಮೈಮಾಟ ; ಶರೀರದ ರಚನೆ: ಬಲು ಸರಳೆ 
ವಾಗಿಯೂ. ನೈ; ಸರ್ಗಿಕವಾಗಿಯೂ ಜೀವಿಸುವುದರಿಂದ ಅವರ ಮೆ ರೇಖೆಯ; ಲ್ಲಿ 
ಒಂದು ಸೊಬಗಿದೆ (೧. 1 
[ಮೈೈ(< 


» 00೩೦): 
ಮೆಯ್ಕಾ) 3. ರೇಖೆ ] 


ಮೈರೇಯ (ನಾ). ಒಂದು ಬಗೆಯ ಮಾದಕಪಾನೀಯ : “ಮಧು. 
ಆಸವ; . . . ಮೈರೇಯಂ. ಕಾಪಿಶಾಯನಂ, ಮಾಧ್ವೀಕಂ, ಆಸವ;, 
ಪರಿ(ಸ್ರು)ಶ್ರುಕ್‌, ವಾರುಣಿ, ಮಧು - ಈ ೪ ಕಳ್ಳು” 
ಪ ಸು ಮಾರಿ ಮೈರೇಯಮಂ ಹೀರಿ ಬಹುಮೂತ್ರ 
ಮದವೇರಿ . . . ಸತತಂದರು (640. ೦೪-೨3). [ಸಂ.] 


ಮೈರೊಳೆ. (ನ್ಯಾ. ಒಂದು ಬಗೆಯ ಸಸ್ಯ: 
ಭರಣಿಗೆ (ಮ್ಮ 80. ೭೪-೦೫೬). [7] 

ಮೈರೋಚಿ - (ನಾ): ದೇಹದ ಕಾಂತಿ ; ಶರೀರದ ಹೊಳಪು : ಖೇಚರಿ 
"ಹರು ದು ಮೈರೋಚಿ ಪಳಗಿ ಕೋಂಟೆ ಸುತ್ತುವಳಯದಿ 
ಕುಳಿತ ತೆರದಿ ಪೊಂದೆನೆಗಳೆಸೆಯೆ (ಸನಮೋ- ೨-3). 

[ಮ್ಮ (ವ ಮೆಯ್ಸ್‌) 4 ರೋಚ ] 

ಮೈಲ "ಮೈ ಮೈಲಿ" ನೋ: 

ಮೈಲಗೆ ` ಮೈಲಿಗೆ' ನೋ. 

ಮೈಲಗೆವೆಲ್ಲ onಳ್‌ (ನಾ). ವಿಶಾಸಲಳಿದ ಬೆಳುದಿಂಗಳು ; ಉಪಯೋಗ 

೦ದಿದ ಬೆಳುದಿಂಗಳು : ಚ್ಯವನ ತದಿಂ ಸುತ್ತಿ 
ಸೊಪ್ಪುದ ಮೈಲಗೆವೆಳ್ಳಿಂಗಳ ಸೊಂಪಂ ಸೈರಿಸದವೊರ್ಲ ಭೋಂಕಲ್‌ 
ಮುರಳ್ತಂದು (95, 6-೬೦); ಇರುಳು ಚೆ ನ ನೆರೆದು ಚಂದ್ರ 
ನುರದ ಸಾರವನೆಲ್ಲ ಕೊಳಲು ಹರುಷವಆತು ವೆ: ಮೈಲಗೆವೆಲ್ಲಿ ಂಗಳೊಳ್ಳಿ ರಸಿರ್ದ 
ನಸ್ತಾದ್ರಿಯೇಟ್‌ (ಅನಂತ. ೦೦-೧೪6) 
[ ಮೈಲಗೆ (ಆ ಮೈಲಿಗೆ) 3 ಬೆಳ್ಳಿಂಗಳ ] 

ಮೈಲತುತ್ತ. ಮಯಿಲತುತ್ತ, ಮೈಲುತುತ್ತ. ಮೈಲುತುತ್ತು. ಮೈಲು 
ತುತ್ವ (ನಾ). ತಾಮ್ರ ಮತ್ತು ಗಂಧಕಗಳ ಸಂಯೋಗದಿಂದಾಗುವ 
ಒಂದು ಬಗೆಯ ಖನಿಜಲವಣ ; ಕ್ಷಾರ ವಿಷಗ್ನ್ಯಾರ್ದೀ - ಕ್ಷಾರ 
ಮೈಲತುತ್ತ ಮೊದಲಾದವು (ರಾಜ... 3-೪-0). ಮಯಿಲತುತ್ತ ; 
ಇದಕ್ಕೆ ಬಹುಶಃ ಮಯಿಲತುತ್ತವನ್ನು ( Copper sulphate) ಸ್ವಲ್ಪ ಬೆರಕೆ. 


ನವುಲಾದಿ ಮೈರೊಳೆ, 


ಮಾಡುತ್ತಿದ್ದಿ ರಬಹುದು (ಕನ್ನಸಂ. ೪೪). ಮೈಲುತುತ್ತ : ಮೈಲು 
ತುತ್ತದ ಒಂದು ಹರಳನ್ನು ಅದೇ ವಸ್ತು 


ನ ಪರ್ಯಾಪ್ತದ್ರಾವಣ 
(3೩೩೫೩666 16116100) ದಲ್ಲಿಟ್ಟರೆ. ಹರಳು ಕ್ರಮವಾಗಿ ದೊಡ್ಡದಾಗು 


ಮೈಲರಾ 


ತ್ತದೆ (ಜ್ರಾಣ. ೩): ಮೈಲುತುತ್ತು : ದೊಡ್ಡ ದೊಡ್ಡ ಟಾಂಕಿ| 
ಗಳಲ್ಲಿ ಮೈಲುತುತ್ತಿನ (ಇದು ತಾಮ್ರದ ಒಂದು ಲವಣ) ಪಾನಕವನ್ನು 
ತುಂಬಿ ಅದಕ್ಕೆ ಸ್ವಲ್ಪ ಗಂಧಕದ ದ್ರಾವಕವನ್ನು ಹಾಕುವರು (ಉತ್ರ: 21 
೮6೪), ಮೈಲುತುತ್ತ ; “ದಾರ್ನಿಕಾ, ಕ್ವಾಥೋದ್ಭವಂ, ತುತ್ಮಂ; 
ರಸಾಂಜನಂ, ರಸಗರ್ಭಂ. ತಾಕ್ಷ್ಕಶೈಲಂ- ೬ ರಸಾಂಜನದ ಹೆಸರುಗಳು 
gi ಮೈಲುತುತ್ಮದ ಹೆಸರುಗಳೆಂದು ಕೆಲವರನ್ನುವರು” (2 403); 
ರಸರತ್ನಸಮುಚ್ಚಯವು ಖನಿಜಪ್ರಪಂಚವನ್ನು ಹೀಗೆ ವರ್ಗೀಕರಣ ಮಾಡಿದೆ. 
೧. ಅಷ್ಟರಸಗಳು ಬಾ ಮೈಲುತುತ್ತ (ತತ್ಮಶ್ಪಾ -೫6೬). 
[ಇ ಸಂ. ಮಯೂರತುತ್ಮ ] 

ಮೈಲರಾ ' ಮೈಲಾರ್ಕ ”' ನೋ. 

ಮೈಲವಣಿ, ಮೈಲವಣೆ (ನಾ). ಮಲ್ಲಯುದ್ಧದ ಒಂದು ವರಸೆ: 
ಮೇಣದ ಪುತ್ಮಳಿಗಳೊ ಉಕ್ಕಿನ ಬಲು ಚೇಣವೊ 'ಸಿಡಿಲ ಕುಡುಹುಗಳೊ 
ಹೂಣೆ ಮೈಲವಣಿ ತಿರುಪು ಚದುರಿಂದ ಬಿನ್ನಾಣಿಗರೊದಗಿ ಹೆಣಗಿದರು 
(ಸೊಂಕೋ, ೭-8೩). ಮೈಲವಣೆ : ಹೊಯ್ಲ ಹೊದರೆದ್ದವು ವಿಫಾತದ 
ಕಯ್ಲುಳಿಯ ಕಡುಘಾಯ ಘಾಯಕೆ ಮೈಲವಣೆ [ಕಾಣಂ. ಮೆಯ್ಲವಣೆ] 
ಲಂಬಿಸಿತು . - , ಮುಿಷ್ಟಾಮುಷಪ್ಟಿ ಗತಿಯ ವದೃಢಾಯ್ಲರಪ್ಪಳಿಸಿದರು 
(ಕುನ್ಮಾಸ- 3-00೮). [ಮೈ (ಎಹೆಯ್ಸ್‌) 4 ಲಮಟ್ಮೆ ] 

ಮೈಲವಣೆ ` ಮೈಲವಣಿ' ನೋ: 

ಮೈಲಾಗು (ನಾ). ದೇಹದ ಚುರುಕುತನ, ಚಳಕ: ತಾಗಿ ನೋಡಿ 
ನ್ನೊಮ್ಮೆನುತ ಮೈಲಾಗಿನಲಿ ಹೊಳೆಹೊಳೆದು ಕೈದುವ ತೂಗಿ ತುಡುಕಿ 
ದನರಸನನು ಬೊಬ್ಬಿಲ್‌ದು ಕಲಿಭಿಮ (ಕುನ್ಮಾಗ: ೬-0) ; ಆದಿಜಿನನ 
ಕೈಲೇಸಿನಿಂದ ದೀಕ್ಷೆಯ ಕೊಂ[ಬೆ]ವೆನ್ನುತುಗ ಮೈಲಾಗಿನಿಂದೆದ್ದರವರು 
(ಶಂತ- ೬೩-99): [ಮೈ (ಇಮೆಯ್ಯ ) -- ಲಾಗ] 

ಮೈಲಾಪ (ನಾ). [ಜೈನ] ಜೈನಮುನಿಗಳ ಒಂದು ಶಾಖೆ,- ಅನ್ವಯ: 
ವಿದಿತಾಶೇಷಶಾಸ್ತ್ರರುಮ್‌ ಮೈಲಾಖಾನ್ವಯಮ್‌ . . . ಅಪ್ಪ ದೇವಕೀರ್ತಿ 
ಪಂಡಿತೆದೇವರ ಕಾಲಮ್‌ ಕರ್ಚಿ (ಇನ: ೫೪111; ೩೦೦-೦೩; ಸು- 12ನೆಯ ಕತ). 

[21 

ಮೈಲಾರ, (ನಾ)- ೧- ಒಬ್ಬ ಶ್ಷುದ್ರದೇವತೆಯ ಹೆಸರು: ವರವೀಗುಮೆ 
ಮೈಲಾರಂ ಕೇತಂ ಕಾಟಂ ಮಾರಿಗೆ ಮಸ ಣಿಯೆನಿಪ್ಪ ಕೊಚನೆಯ್ವಂಗಳ್‌ 
(ಹಕುಕ, ೯-೦೨6) ; ವಾಂತಿಯ ಪೆಸರ್‌ ಮೈಲುರಮೆಂಬಂತೆ ಪೊಲೆಯರಾಡಿನ 
ಫೆಸ್‌ ಮಾಣಿಕದೇವಿಯೆಂಬಂತೆ (ರರ್ನಾನ್ಕು- 6-0೬೬) 5 
ಮಜ ನಮಂ ಮಾಡಿಸಿ ಮಸ್ತಕಾಂಬುರುಹದಿಂದಂ ' ಪೂಜೆಗೆಯ್ದಾಂತೊಡಾತನ 
ಕೂರ್ವಾಳ್ಮರವಾಳ್ವೆಲುಂತು ಮರವಾಳ್ದಾಟೂರ ಮೈಲಾರನಾ (ಇತು: 
03-3೬), ವಿ. ಮೈಲಾರಲಿಂಗನ ದೇವಾಲಯವಿರುವ ಬಳ್ಳಾರಿ 
ಜಿಲ್ಲೆಯ ಒಂದು ಊರಿನ ಹೆಸರು : ಒಡ್ಡಿದ ಶೂಲವ ಹಾಯ್ದು 
ಮೈಲಾರದ ದೊಡ್ಡಿಯ ದೇವರಿಂದವನ ಅಡ್ಡುಕಿಲ್ಲದೆ ತರಿಸಿ ನಿನ್ನೆಯ 
ಕಾಲಿಗಡ್ಡಗೆಡಹುವೆನು. (ಕುರಾಸಾಂ.. ೨೪-೩೬); ಕೊಂಕಣಾ ಸುತ್ತಿ 
ಮೈಲಾರಕ್ಕೆ ಹೋದ ಹಾಗೆ (ಗಾರೆ). [ದೇ.8 ತಮಿ. ಮೈಲಾರು ಎ. 
ಒಬ್ಬ ಹೆಣ್ಣುದೇವತೆ : ತೆಲು. ಮೈಲಾರು- ಮಯಿಲಾರು ] 

ಮೈಲಾರ್ಯ, ಮೈಲರಾ (ನಾ). ನಾನಾ ವಿಧವಾದ ಬಣ್ಣಗಳಿಂದ ಕೂಡಿದ 
ಕಂಬಳಿ ; ಚಿತ್ರಕಂಬಲ : ಚಂದ್ರಾಪೀಡನು . . , ಸೂರ್ಯಪುಟದ 
ಸುಪ್ಪತ್ತಿಗೆಯಲ್ಲಿ ಒರೆಗಿನ ಮೇಲೆ ಒರಗಿಕೊಂಡು ಮೈಲಾರೆತೊಡೆಯ ಮೇಲೆ 
ಕಾಲ ನೀಡಿಕೊಂಡು . . . ಚಿಂತಿಸಿದರು (ಕಕಕಾ- ೪): ಮೈಲರಾ: 
ಕಲಾಬತ್ತಿನ ಕೆಲಸದ ಆನೆಜೀನು ಮೈಲರಾ ಜಲ್ಲಿ ಆನೆ ಕಂನಶಿರಿ ಕಲುಬತ್ತು 
ಕೆಲಸದ್ದು (ಕೆ. ೫17, ಕಂಜ" ೨93 -ಶುರ-037 1846): [2] 

ಮೈಲಿ,. ಮಯ್ಲಿ. ಮೈಲ, ಮೈಲ್ಕು. ಮೈಲೆ (ನಾ). ೧. ಒಂದು 


ಬು 


೭೪೩೯ 


40 


ಮೈಲಿಗೆ 


ಬಗೆಯ ಸಾಂಕ್ರಾಮಿಕರೋಗ ; ಸಿಡುಬು: ಅವಳೆ ಮೈಮೇಲೆ 
ಕೆಂಪಕೆಂಪಗೆ ಏನೋ ಎದ್ದವು , . . ನೀವು ಅಂದುಬಿಟ್ಟಿರಿ ಮೈಲಿ ಎಂದು 
(48೪. ೩9); ದನವ ಮೈಲಿಯನ್ನು ಜನರಲ್ಲಿ ಹಬ್ಬಿಸಿದರೆ ಸಿಡುಬಿನ 
ಗಂಡಾಂತರದಿಂದ ಅವರನ್ನು ಪಾರಾಗಿಸಬಹುದು (ಕನಸಾ. 8) ; ಮುಖದ 


ಮೇಲೆರಡು ಮೈಲಿಯ ಕಲೆಗಳು (ಕ್ರೀ. 14): ಮಯ್ಲಿ ; 
೧. "ಮಯ್ಲಿತೆಗೆ' ಪರಾ. ಮೈಲ: ೨. ಕಾಂತಿಹೀನತೆ ; 
ಮಸುಕು; ಮಬ್ಬು : ಕಣ್ಣುಗಳು ಖರಕಠಿನವಾಗಿ, ಧೊಸರಾಣಿ 
ಮೈಲಾಗಿರುವಂಥಾವು (ಶಾಶರೀ- ೨-೩-೪೯ ೨). ಸಿ. (ಕೆಂಪು. ಬಿಳಿ, 
ಹಸಿರು, ಕಪ್ಪು ಇತ್ಯಾದಿಗಳ) ಮಿಶ್ರವರ್ಣ : "ಮೈಲ್ಹೋರಿ' 
ಪರಾ. ಮೈಲ್ಯು : ೪. ಕೊಳಕು; ಕಶ್ಮಲ : ಇಲ್ಲಿ ಹುಟ್ಟುವ 
ಉಪ್ಪು ಬೆಳ್ಳೆಗಿರುತ್ತದೆ. ಅದರಲ್ಲಿ ಮಲು ಇರುವುದಿಲ್ಲ (ಕಥ. ೨೪). 


` ಮೈಲುತೆಗೆ ' ಪರಾ. ಮೈಲ್ಕೆ 2.0. ಬೇಸಿಗೆಯಲ್ಲಿ ಮೈಲೆಯ 
ಪಿಡುಗು ವಾಡಿಕೆಯಾಗಿ ಬರುತ್ತದೆ .(49ಗೆ. 03) ; ಕೆಲವು ವೇಳೆ 
ದೇಹದ ಮೇಲೆಲ್ಲಾ ಮೈಲೆಗಳೀಳುವುದುಂಟು (1064. ೦೦). 'ಮೈಲೆ 


ರೋಗ ' ಪರಾ. 
[ ಇಶಾ. ಮಣಲ./ಸಂ. ಮಲ:/ ಓಂ. ಮರಾ, ಮೈಲ್‌ ] 
ಮೈಲ್ಕಿ ' ಮೈಲ್ಕು' ನೋ. 


ಮೈಲಿಕಲು " ಮೈಲಿಗಲ್ಲು' ನೋ. 
ಮೈಲಿಕಾರಕೂನ (ನಾ) ಸಿಡುಬನ್ನು ತಡೆಗಟ್ಟುವ ಚುಚ್ಚುಮದ್ದನ್ನು 
ಸ? ಸಮದ್ದನ್ನು 
ಕೊಡುವವನು ; ದೇವಿ ಹಾಕುವವನು: ಮೈಲಿಕಾರಕೂನರ ಆಗಮನ 
ವಾಗುತ್ತದೆ [ ಮೈಲ್ಲಿ ೬ ಕಾರಕೂನ ] 
ಮೈಲಿಗಲ್ಲು. ಮೈಲಿಕಲ್ಲು (ನಾ). ೧: ಒಂದು ಊರಿನಿಂದ ಇನ್ನೊಂದು 
ಊರಿಗೆ ಇರುವ ದೂರದ ಅಂತರವನ್ನು ಸೂಚಿಸಲು ದಾರಿಯ 
ಪಕ್ಕದಲ್ಲಿ ನೆಟ್ಟಿರುವ ಕಲ್ಲು; ಮೈಲಿಗಲ್ಲಿನ ಮೇಲೆ ಸೂಚಿಸಿದ್ದ ಸಂಖ್ಯೆ 


(9ರ, ಅ. 


ಹಳೆಯದಾಗಿ ಮಾಸಿ ಸ್ಪಷ್ಟವಾಗಿ ಕಾಣಲಿಲ್ಲ (ರೂ): ೨. (ಆಲಂ) 
ಮುಖ್ಯವಾದ ಘಟ್ಟ,-- ಹಂತ,-- ಮಜಲು : ದ್ರಾವಿಡಭಾಷಾ 


ಜ್ಞಾತಿಕೋಶ ಈ ಕ್ಷೇತ್ರದಲ್ಲಿ ಒಂದು ಮಹತ್ತೆರವಾದ ಮೈಲಿಗಲ್ಲು 
(ಲ್ರಂಂ. 3 ಹಿನ್ನೆ6) ; ಈ ದಿಕ್ಕಿನಲ್ಲಿ ಮಾಡುತ್ತಿರುವ ಪ್ರಯಾಣದ ಮೊದಲ 
ಮೈಲಿಗಲ್ಲು: ವಿಶ್ವವಿದ್ಯಾನಿಲಯ ಪ್ರಕಟಿಸುತ್ತಿರುವ ಈ ಪಠ್ಮಪುಸ್ತಕಮಾಲೆ 
(ಗೃಹಂ 111, ಮುನ್ನು.  ಮೈಲಿಕಲ್ಲು: ೧. " ಮೈಲಿಕಲ್ಲಿಲ್ಲದ 
ಹಾದಿಯಲ್ಲಿ ನಡೆಯುವವರು ಮತಿಹೀನರು " ಎಂದು. ನಾವೆಲ್ಲರೂ ತೀರ್ಮಾ 
ನಿಸಿದೆವು (ಮೈರಮಾ. 00). ವಿ: ಅಂದೇ ಪಾಕಿಸ್ತಾನದ ಬೇರು 
ಭಾರತಭೂಮಿಯಲ್ಲಿ ಊರಿತು. ಅದೊಂದು ಮೈಲಿಕಲ್ಲು (ರರ: 10೯). 
[ ಮೈಲ್ಯಿ (ಆಮೈಲ್ಮು) 4 ಕಲ್ಲು (ಕಲ್‌) ] 
ಮೈಲಿಗೆ, ಮೈಲಗೆ (ನಾ). ೧. ಮಲಿನತೆ; ಅಪವಿತ್ರತೆ : ಸೂತ್ರ 
ಧುರಿಯ ಮನದ ಮೈಲಿಗೆಯ ಕಳೆಯ ಬಂದನಯ್ಯ ಮದಡಿವಾಳನು 
(ಕೂನೈಸಂ- 0೦೭೬-೦೪) ; ಮತ್ಸರಮತಿಯ ಮೈಲಿಗೆ ಬದ್ದುದಾತ್ಮಜ್ಞಾನ 
ದೃಷ್ಟಿಯಲಿ. , . ಈತನ ತಪದ ತೇಜದ ಹೊದಜ ಹೊಯ್ಲಿನಲಿ 
(ಕುನ್ಮಾಆ- 9: ೬-೦4): ಮಡಿಯು ನೀನೆ ಮೈಲಿಗೆ ನೀನೆ ಸುಡಲಿ ನಿನ್ನ 
ಮಡಿ ಬಿಕನಾಸಿ (ಕಕಂರ" ೦-೦೦೫ ಅಸುನೂಂ). ೨. ಕೊಳೆ; ಹೊಲಸು ; 
ಮೈಲಿಗೆಯ ಸೀರೆಯನ್ನುಟ್ಟು ತನು ಕಳೆತೆಗೆಯೆ ಕೈಗಲ್ಲದಲಿ ನಿಂದಿಹ 
ಸತಿಯನೀಕ್ಷಿಸಿದ (3: ೬-39). ೩. ವಿಧವೆಯರು ಕೇಶಮುಂಡನ 


ಮಾಡಿಸಿಕೊಳ್ಳುವಿಕೆ.._ತಲೆಗೂದಲ್ಲು ತೆಗೆಸಿಕೊಳ್ಳುವಿಕೆ : ಹಾಂಗಾರ 
ನಮ್ಮ ಗಂಗತ್ತ್ಯಾ ತಿಂಗಳಿಗೊಮ್ಮೆ ಮೈಲಿಗ್ಯಾಗಲಿಕ್ಕಿಲ್ಲೇ ಬರ್ತಾಳೆ ಕಾಣಸ್ತ, 
(ಕ೩೦%. ೪). ೪. ಸಿಡುಬು: * ಮೈಲಿಗೆಗಣ್ಣು' ಪರಾ. 
೫. ತೊಟ್ಟು ಬಿಚ್ಚಿದ ಬಟ್ಟೆ: ಉಟ್ಟು ಹೊಲಸಾದ ಬಟ್ಟಿ; 


ಮೈಲಿಗೆಗಣ್ಣು ೭೪೪೦ ಮೈವಳಿಸು 


ಮಲಿನವಸ್ವ್ರ; ಬಳಿಕವರ* . . . ಉಟ್ಟು ಕಳೆದ ಮೈಲಿಗೆಗೆ ಸವಿದೊಗಡಿಸಿದ 
ಕೂಳ್ಳೆ ಕೈಯಾಂತವಂ ಬೇಜಕ ಸಂದೆಗವಿಲ್ಲ (ಸತ. ೦-೨6) ; ಕುದಿಸಿ ಉದಕ 
ದೊಳಲುಬಿ `ಬೀಸುತ್ತೊಗೆದು ಪರಡಿ ತೆಗೆತೆಗೆದು ಫಳಿಗೆಯನೊದಗಿಪುದು 
ಮೈಲಿಗೆ [೫೫- ಮಲ್ಲಿಗೆ] ಮಡಿಗಳಹುದಕ್ಕಲಾ ಮುನಿದೆ (034. 
೩-೪೭). ಮೈಲಗೆ; ಉಟ್ಟ ಪುಟ್ಟಿಗೆಗಳವಂತ ಮೈಲ[ಕಾಕಾ. ೮] 
ಗಳಪವು (ಅಪು. ೨-೩0) ; ಪಾತಕಜೀವಂಗಳ್‌ ಎಳ್ಳಿನಂತೆ ಗಾಣಕ್ಕೆ ವಂದು 
*,* ೬ ಮೈಲಗೆಯಂಡೊಗೆಹಕ್ಕೆ ಪಂದು (6ರೋಕ್ಕು. ೩-೬೬ ೪); ಮಡಿವಳನ 
ಮುಂದಣ ಮಡಿಯುಮಂ ತನ್ನೊಡನೆಯ ಗೋವಳಿಗರುಟ್ಟ ಮೈಲಗೆ 
ಯುಮಂ ಮಧುಸೂದನಂ ಕಂಡು (ಕರ್ನನೇ- 5-೬8 ೮). ೬. (ಸಿಡುಬಿ 
ನಿಂದಾದ) ಒಂದು ಬಗೆಯ ಕಣ್ಣಿನ ದೋಷ: ಆಲಿ ನೊಂದುದೊ 
ಕಣ್ಣ ಬೇನೆಯೊ ಮೈಲ[ಜಾಕಾ. ಲಿ]ಗೆಯೊ ಹೂ ಹುಟ್ಟಿದುದೊ (೧44: 
06-೩೬)- 
ಮೈಲಿಗೆ ಕಲಸು ಎ ಮಲಿನತೆಯನ್ನು ಬೆರಸು ; ಅಶುದ್ಧವಾಗು : 
ಹೊಸಾ ಕಲ್ಲಡಗೀ ಒಡೆದು ಹೋತು. ಮೈಲಿಗಿ ಕಲಸಿವಕ್ಕ (ಶೊಸಂಸಾ- ೭೪). 
ಮೈಲಿಗೆಯಾಗು ಎಮೈಲಿಗೆ ಕಲಸು ; ದೊಡ್ಡವರ ಹೆಸರು ಹೇಳಬಾರದಂತೆ 
ಕಣೊ. ಆವರಿಗೆ ಮೈಲಿಗೆಯಾಗುತ್ತದತೆ [ತಂದ್ರಸ. ೩-೨೩). 
[ಮೈಲ್ಕಿ + ಎಗ್ಗೆ] 

ಮೈಲಿಗೆಗಣ್ಣು (ನಾ). ಸಿಡುಬು ಹತ್ತಿದ ಕಣ್ಣು ; ಅಳಿಗಣ್ಣೊ ಪರೆ 

ಗಣ್ಣೊ ಪೊಸ ನೀಲಿಗಣ್ಣೊ ಮೈಲಿಗೆಗಣ್ಣೊ (ಕುಮಥ. ಇ ೨29)- 
[ಮೈಲಿಗೆ _... ಕಣ್ಣು (<ಎಕಣ್‌)] 

ಮೈಲಿಗೆಸಂತೆ (ನಾ). ಮಾನು. ಮಾಂಸಗಳನ್ನು ಮಾರಲಾಗುವ ಸಂತೆ: 
ಜೂದಿನ ಕಟ್ಟಿ ಮೈಲಿಗೆಸಂತೆಯಂಗಡಿಬೀದಿ ಚವುವಟ್ಟಿಗಳೊಳಗೆ ಬುದುರ 
ನವರ ಕಾಣದೆ ಬಾದುರ ನೋಡಿ ಹೋದನೆಂದಟ್‌ದರಲ್ಲಲ್ಲಿ (ಹಂಸಾ: 
0೪-0೨೪). [.-ತೆಲು, ಮೈಲಸೆಂತ] 

ಮೈಲಿತೆಗೆ, ಮಯ್ಲಾತೆಗೆ, ಮೈಲುತೆಗೆ (ಕ್ರಿ). ೧. ಸಿಡುಬನ್ನು ತಡೆ 
ಗಟ್ಟಲು ದೇವಿ ಹಾಕು ; ಹಳ್ಳಿಹಳ್ಳಿಗೆ ಹೋಗಿ ಮೈಲಿತೆಗೆಯುಲಕ್ಕೆ ವ್ಯಾಕ್ಸಿ 
ನೇಟರರೆಂಬ ಅಧಿಕಾರಸ್ಥರು ಇರುವರು (ಇರಾ. ೬೪) ; ಮೈಲಿ ತೆಗೆಯುವ 
ಯುಕ್ತಿಯನ್ನು ಇಂಗ್ಲಂಡದೇಶದೊಳಗಿನ ಒಬ್ಬ ಬುದ್ಧಿವಂತನಾದ ಶಸ್ತ್ರ 
ವೈದ್ಯನು . . . ಮೊದಲು. ಹುಡುಕಿ ತೆಗೆದನು (ಮುಂಬಯಿ, 9-30೬). 
ಮಯ್ಲಾತೆಗೆ ೧. ತಮ್ಮ ಮಕ್ಕಳಿಗೆ ಮಯ್ಲಿ ತೆಗೆಯಗೊಡುವದಿಲ್ಲ 
[CN ): ಮೈಲುತೆಗೆ: ೨. ಶುದ್ಧಗೊಳಿಸು : ಶುಚಿ 
ಮಾಡು : ಪಿತ್ತಕೋಶದೊಳಗೆ ಸಬ್ಬಕಾರದಂತೆ ಮೈಲುತಿಗೆಯುವ ಗುಣ 
ವಿರುತ್ತದೆ (ಮುಖನಿಯಿ. ೬-೩೦೦), [ಮೈಲಿ 4 ತೆಗ್ಗೆ] 

ಮೈಲ್ಕು 'ಮಯ್ಲು ' ನೋ. 

ಮೈಲ್ಕು ' ಮೈಲ್ಕಿ' ನೋ. 

ಮೈಲ್ಕು. ಮೈಲ್ಕಿ (ನಾ). ದೂರವನ್ನು ಅಳೆಯುವ ಒಂದು ಮಾನ ; 
ಎಂಟು ಫರ್ಲಾಂಗುಗಳಷ್ಟು ದೂರ ; ಉದ್ದಳತೆ ಸುಮಾರು ೨೧೦ 
ಮೈಲು ; ಪರಮಾವಧಿ ಅಗಲಳತೆ ಸುಮಾರು ೧೬೭ ಮೈಲು (ಕಥಿಗೆ- 0); 
ಈ ಬಿಸಿಲಲ್ಲಿ ಎರಡುಮೈಲು ನಡೆದರೆ' ನಮಗೇ ಪ್ರಾಣಕ್ಕೆ ಬರುತ್ತದೆ. 
(೫೫: ೦೬); ಶ್ರೀ ಗಣೇಶ ಹೆಗ್ಗಡೆಯವರು ನನಗಾಗಿಯೇ ಹತ್ತಿಪ್ಪತ್ತು 
ಮೈಲು ದೂರ ನಡೆದಾಡಿದುದೂ ಉಂಟು (ಡಂ. ೪, ಮುನ್ನುಡಿ). 
ಮೈಲ್ಕಿ : “ಉದ್ದಳತೆಯ ಮಾನ; ಮೈಲಿ” (ಇಂಗ್ಲೆಂಡು ಮೊ.ದೇಶಗಳಲ್ಲಿ 
ಈಗ ೧-೭೬೦ ಗಜಗಳು)” (1. ೩18); ಸುಮಾರು ಮೂವತ್ತು 
ಮೈಲಿಗಳಷ್ಟು ದೂರ ಶತ್ರುಸೀಮೆಯಲ್ಲಿ ನುಗ್ಗಿ ಹೋಗಿ ದಾರಿಯಲ್ಲಿ ಸಿಕ್ಕಿದ 
ದನಕರುಗಳನ್ನೂ , . . ಜಾನುವಾರುಗಳನ್ನೂ ಲೂಟಿ ಮಾಡಿದರು (ಕೃರೇವ. 
೬)- [.-ಇಂ. 3110] 


ಮೈಲುತುತ್ತ `` ಮೈಲಕುತ್ತ "ನೋ. 
ಮೈಲುತುತ್ತು “ ಮೈಲತುತ್ತ ` ನೋ. 
ಮೈಲುತುತ್ತ " ಮೈಲತುತ್ತ ' ನೋ. 
ಮೈಲುತೆಗೆ " ಮೈಲಿತೆಗೆ ' ನೋ. 
ಮೈಲುವಾಹನ (ನಾ). ನವಿಲನ್ನು ವಾಹನವನ್ನಾಗಿ ಉಳ್ಳವನು ; 
ಷಣ್ಮುಖ. 
ಮೈಲುವಾಹನಪಿತ ಎ ಪಣ್ಮುಖನ ತಂದೆ; ಶಿವ: ಕೈಲಾಸ 
ಎಂಬೋದು ಕಣ್ಣಿಲಿ ಕಾಣೆ ಮೈಲುವಾಹನಪವಿತ ಎತ್ತ ಪೋದನೊ ಕಾಣೆ 
(ತರಂದ-೩04-0)- [ಮೈಲ್ಕು (ಆಮಯ್ಸು) + ವಾಹನ] 
ಮೈಲುಳಿ (ನಾ)- ಶರೀರದ ಚಟುವಟಿಕೆ ; ದೇಹದ ಲಾಫವ ; ಇತ್ತಲೀ 
ಮಹದೇವ ಮಿಗೆ ಬಳೆಪುತ್ತಲಿದ್ದಳು . . . ಉತ್ತಮದ ಮೈಲುಳಿಯ 
ಕಾಂತಿಯ ಮತ್ತಗಜಗಮನದ ವಿಳಾಸದ... ಜಾತಿಭಾವದಲ (ತ್ರರಕ: 
೦೦-3); "ಸುತ್ತಿದ ಉಡಿನೊರೆಯ ಕಟವಾಯ ಲೋಳೆಯ ನಿವಿರ್ದ 
ಮೈಲುಳಿಯ ೬ * * ರಥ ತುರಗ ಮಿಕ್ಕವು (ಕುನ್ಮಾರ್ರೋ, 00-39); ಪಯ. 
ಪಾಡು ಮುರಿಪು ಮೈಲು ಲಾಗು ಲವಣಿ ಲಕ್ಷ್ಮಂಗಳಿಂ ಧುರದೊಳೇಣಂ 
ತೋಟಾ ಮಾಲುತ (30-೩0-4). [ಮೈ (ಎಮೆಯ್‌ + ಲುಳಿ] 
ಮೈಲೈ, " ಮಯ್ಲು ' ನೋ. 
ಮೈಲೈೆ "ಮೈಲಿ, ' ನೋ. 
ಮೈಲೆರೋಗ (ನಾ). ಸಿಡುಬಿನ ಬೇನೆ : ಈ ಎಲೆಯಂ ನೀರಲ್ಲಿ ಅರೆದು 
ಕುಡಿಯೆ ಮೈಲೆರೋಗ ಗುಣ (ದೈವಿ. 3). 
[ಮೈಲೈ (ಮೈಲಿ) 4 ರೋಗ] 
ಮೈಲ್ವೋರಿ (ನಾ). ಮಿಶ್ರವರ್ಣದ ಹೋರಿ : ಬೆಚ್ಚುವ ಬೆಳ್ಳೆ ಬೆದಣ 
ಸುವ ಚೆಲುವ ಮೈಲ್ಹೋರಿ ಪುಟನೆಗೆವ ಕೆಂದನು ಪಟವ ಕಾರಿ ಮೊದ 
ಲಾದವಣಗೊಳ್ಳು. , , ಪಲವುಐರಿಯೆತ್ತು ತೊಂಭತ್ತ್ರಾಟುಲಕ್ಷ ಮೇಳೈಸಿ 
ಹಿಡಿದುವು ಗೆಲ್ಲಕೆ (ಸ;80೦.೩೩-೭), [<ಮೈಲ 4 ಹೋರಿ (“*ಪೋರ್ಕಿ)] 
ಮೈವಚ್ಚೆ * ಮೆಯ್ವಚ್ಚ ' ನೋ. 
ಮೈವಡೆ * ಮೆಯ್ವಡೆ ' ನೋ. 
ಮೈವಣ್ಣು (ನಾ). ದೇಹದ ಮೇಲಿನ ಬೆವರಿನಿಂದಾದ ಕೊಳೆ, _ 
ಕಲ್ಮಷ : ಗಿರಿಜೆ ಮೈವಣ್ಣಿಂದಲೊರ್ವ ಸುತನಂ ಪಡೆದ ಬಾಗಿಲೊಳ್‌ 
ಕಾಪಿಟ್ಟಿರೆ (ಗುರುಶಾ- ೪-೩೦). "ಮೈತಿಮಿರ್‌' ಪರಾ. 
[ಮೈ (ಇವೆ:ಯ" ) 4 ಮಣ್ಣು (ಇಮಣ್‌)) 
ಮೈವಶ (ನಾ). ಅಧೀನತೆ : ಹತೋಟಿ: ಮೈವಶವ ಮಾಡಿದರೆಲೈ 
ಬಲುದೈವವನು ಕುರುಕುಲದ ಬೈರನು ಕೊಯ್ವನೀ ಹರಿ (ವಾತ ಓ02- 
0೭-೪೪) ; ಈ ಬಲದ ಮೈವಶವವರ ಕೈವಶವೈನು ಹೊಸತೆಂದ 
(ಕುಪ್ಶಾರ್ರೋ- 00-30)... [ಮೈ (ಆಮೆಯ) 4 ವಶ್ಯ) 
ಮೈವಸ * ಮೆಯ್ವಸ ` ನೋ. 
ಮೈವಸೆ * ಮೆಯ್ವಸೆ ' ನೋ. 
ಮೈವಳಯ (ನಾ). ಹೊರವಳಯ ; ಆವರಣ : ಗಿರಿಯ ಮೈವಳಯ 
ದಲಿ ವಿದ್ಯಾಥರರು ಖೇಚರಗುಹ್ಯಕರು : ಇಳಿವರಿದ ಜಡೆಗಳ ಘೋರತಪಸಿನ 
ಪೂರ್ವದೇಹಿಗಳು (800೫. ೨-೪). 
[ಮೈ (ಆಮೆಯ) 4 ವಳಯ( ಎವಲಯ)] 
ಮೈವಳಿ * ಮೆಯ್ದಟ್‌ ' ನೋ. 
ಮೈವಳಿಸು (ಕ್ರಿ). ಹೊಂದಿಸು : ಜೋಡಿಸು; ಅಳವಡಿಸು ; ಹಿಳುಕ 
ಮಂತ್ರಿಸಿ ಬಿಲ್ವೈದೆಗೆ ಮೈವಳಿಸಿದನಿತಕೆ ಶರ ಮುಖಾಗ್ನಿಯ ರುಳದ ಸೆಗಳಿಕೆ 
ಧಾತುಗಿಡಿಸಿತು ಸಕಲಲೋಕಗಳ (ಉರ: ೦೫-೪). 
ಮವ (ಎಮೆಯ್ಯಲ) ಸ... ಸು] 


ಮೈವಟ್‌ 


ಮೈವಟ " ಮೆಯ್ವಲ್‌ ' ನೋ, 

ಮೈವಿಡಿ "ಮೆಯ್ಕಿಡಿ' ನೋ. 

ಮೈವಿಡು ' ಮೆಯ್ವಿಡು ' ನೋ. 

ಮೈಃ "ಮೆಯ್ವೆರ್ಚು;' ನೋ. 

ಮೈವೆರು ' ಮೆಯ್ವೆು' ನೋ. 

ಮೈವೆರ್ಚು ' ಮೆಯ್ವೆರ್ಚು; ' ನೋ: 

ಮೈವೆಳಗು ' ಮೆಯ್ವೆಳಗು ' ನೋ. 

ಮೈವೆಜು * ಮೆಯ್ವೆಲು` ನೋ. 

ಮೈವೇದನೆ (ನ್ರ)- ಶರೀರಕ್ಕೆ ಉಂಟಾಗುವ ನೋವು. ಬೇನೆ; ಮೈ 
ನೋವು: ಕೆಜೆದು ಮೈವೇದನೆಗೆ ನರಳುವ ನಿಡುಸರದ ಖಗ ಜಂಬುಕೌಘವ 
ನಿಡುವ ಕೈಗಲ್ಲುಗಳ ನೃಪತಿಯ ಕಂಡರಿವರೆಂದು (ಕುಣ್ಮಗ- 6-೩೬). 

[ಮೈ (ಇಮೆರ್ಯ,) 4- ವೇದನೆ] 

ಮೈವೊಗರ್‌ ' ಮೆಯ್ವೊಗರ್‌' ನೋ. 

ಮೈವೊತ್ತುಗೊಡು (ಕ್ರಿ). ಶರೀರವನ್ನು ಆಸರೆಯಾಗಿ ಕೊಡು : ಹತ್ತು 
ದೆಸೆಗಳು ವಿದುಲತೆಗೆ ಮೈವೊತ್ತುಗೊಟ್ಟವು ಸರಲಜೀಪರ ಚಿತ್ತೆ ನಿರ್ಮಳ 
ವಾಯ್ತು (ಸಿಕಾಗ. 6-0-8೬) - [ಮೈ (-ಆಮೆಯ್ಯ್‌್‌) 3: ಒತ್ತುಗೊಡು] 

ಮೈವೊಯ್‌ (ಕ್ರಿ). ಶರೀರದ ಮೇಲೆ ಎರಗು: ಮೈವೊಡ್ಡಬಹುದ್ಧ. 
ಮೃತ್ಯುವಿನಿಅತಕ್ಕೆ ಮೈವೊಯ್ದ ಹರನುರಿಗಣ್ಣೆ ಮೈವೊಡ್ಡ ಬಹುದು ಬಂಧಕ 
ಯರ ಕೂಟಕ್ಕೆ ಮೈವೊಡ್ಡುವುದಘಟಿತವು (ಶ್ರಠಂ8- ೩-೬೨). 

[ಮೈ (ಆಮೆಯ) 4 ಪೊಯ್ಸ್‌,] 

ಮೈಸನ್ನೆ " ಮೆಯ್ಸನ್ನೆ ' ನೋ. 

ಮೈಸರಸ (ನಾ). (ಆಲಂ) ಮಲ್ಲಯುದ್ಧ; ಗುದ್ದಾಟ: ಮೈದುನನ 
ಮೈಸರಸಕೀ ಹುಲುಗೈದು ಸಾಲದೆ ತಂಗಿ ದುಸ್ಸಳೆಯ್ಯೈದೆತನ ಬಯಲಾಯ್ತು 
ನುತ ಬೆಂಬತ್ತಿದರು ಖಳನ (ಕುಪ್ಮಾಅ, 33-38) 

[ಮೈ,(-ಮೆಯ) 4- ಸರಸ] : 

ಮೈಸಲ್‌ ' ಮೆಯ್ಸಲ್‌' ನೋ. 

ಮೈಸಲಿಗೆ (ನಾ). ದೇಹದ ಸಂಗೆ,-ಸಹವಾಸ ; ನೀನು, ದೊಡ್ಡವಳಾದೆ 
ಮೈಸಲಿಗೆ ಬೆಳೆಸಿದೆ ಏಕಾಂತಕೆಳಸಿದೆ ಎಲೆ ಕೆಳದಿಯೆ (46: ೪-34): 

[ಮೈ (ಆಮೆಯ) _. ಸರಿಗ್ಕೆ (ಎಸ್ಟೆ) 

ಮೈಸಾರ್‌ 'ಮೆಯ್ಸಾರ್‌ ' ನೋ. 

ಮೈಸಾರ್ಚು ' ಮೆಯ್ಸಾರ್ಚು' ನೋ. 

ಮೈಸಾಲ, ಮಯಿಸಾಲ (ನಾ). ೧- ಒತ್ತೆ, ಆಧಾರಗಳೇನೂ ಇಲ್ಲದೆ 
ವ್ಯಕ್ತಿಯ ಮೇಲಿನ ನಂಬಿಕೆಯ ಆಧಾರದ ಮೇಲೆ ಕೊಡುವ ಸಾಲ: 
ಅಡವು ಮೈಸಾಲದ ಪತ್ರಗಳು. , . ಸಿಕ್ಕಿ ಇರಲಾಗಿ (ಎಳ. 11, ಕೊತ. 

೨. (ಆಲಂ) ಸೇಡು; ಮುಯ್ಯಿ: ಸೋಲವಿದು 

ಕಾಲಾಂತಕನ, ಮೈಸಾಲ (ಕುಪ್ಮಾತ ೦೩-೬೦); ಕಳನೊಳಗೆ ಸರಳ ಮೊನೆ 
ಯಿಂದಲೊಂದಕೆ ನೊರೆ ಬೆಳಸಿ, . . ತಿದ್ದುವರು ಮೈಸಾಲವ . (ತುರಂಗ 
೨9-0೭). ಮಯಿಸಾಲ : ೧. ಸಮಸ್ತರಿಗೆ ಮಖ: ಸಾಲವಾಗಿ ಕೊಟ್ಟ 
ದೊಡ್ಡ ವರಹ ಗ ೮೨ (೩3೩೩. 1x-ii. 1೦-೨೫; 1462). ` ಕೈಸಾಲ 
ಪರಾ: [ಮೈೈ(ಆಮೆರ್ಯ) 4 ಸಾಲ] - 

ಮೈಸಾಲಪತ್ರ (ನಾ). ಆಧಾರ. ಭೋಗ್ಯಗಳೇನೂ : ಇಲ್ಲದೆ ಬರೆದು 
ಕೊಡುವ ಸಾಲಪತ್ರ : ಸಾಹುಕಾರರು ದೀಡು- ಭೋಗ್ಯ; ಮೈಸಾಲ 
ಪತ್ರಗಳ ಮೇಲೆ ಸಾಲಕೊಡಂವುದನ್ನು ಕಡಮೆಮಾಡಿದ್ದರು (ಗಂಗಾಳ: ೪0). 
ಆಂಡಿಮ್ಯಾಂಡ್‌, ' ಮೈಸಾಲ "ಹತ್ತು ಹಣ ಸಂದ ರಸೀದಿ... ತಿಥಿ 
ಕಾಗದ - ಇವನ್ನೆಲ್ಲ - ಬರೆಯುವುದಕ್ಕೆ ಆಚಾರ್ರೇ ಗತಿ (ಇನ್ನೂರು: 6೮೦): | 46 

[ಮೈಸಾಲ . ಪತ್ರ] 


3569) - 


3; 


೭೪೪೧ 


ಮೈಹಸ 


ಮೈಸಾಲೆ (ನಾ). ಒಂದು ಬಗೆಯ ಸಸ್ಯ : “ ಹರಿಯಾಗೆ, ಮಹೋದಲೈ 
ಮಸಾಲೆ: ತಗಡಕ, _ ತಗಡರೆ, ವನಾಯಿಸಲೆ " (ಸಸ್ಮತಿ, 64), ತೆಗಡತಿ, 
ಹರಿಯಾಗೆ, ಮೈಸಾಲೆ (ಕಃ. ೩೦-೦೦೦). . [? ] 


ಮೈಸಿ (ನಾ). ಎಮ್ಮೆ ; ಮಹಿಷಿ; ಅತ್ವಕ್ಕೆತ್ವಂ - ಮಹಿಮ - ಮೈಮೆ; 
ಮಹಿಷಿ ಮೈಸಿ (ಕನುರ- ೨೭೩ ಶ್ರಯೋ); ಮಹಿಸಿ, ಮೈಸಿ ; ಪತ್ತನ, 


ಪಟ್ಟಣ (ಶಶ್ಶಾನು- 040 ವ್ಮಾನ್ಮಾ)- 
ಮೈಸಿರಿ ` ಮೆಯ್ಸಿರಿ' ನೋ. 
ಮೈಸುಖ * ಮೆಯ್ಸುಖ' ನೋ. 
ಮೈಸುಡು ` ಮೆಯ್ಸುಡು ' ನೋ. 
ಮೈಸುನಾಡು : ಮಯ್ಸೂರ್ನಾಡು”' ನೋ: 
ಮೈಸೂರ್‌ಪಾಕ್‌ ' ಮೈಸೂರುಪಾಕು' ನೋ: 
ಮೈಸೂರು "ಮಯೂರ್‌ ನೋ: 
ಮ್ಸಸೂರುಪಾಕು. ಮೈಸೂರ್‌"ಪಾಕ" (ನಾ). ಕಡಲೆಹಿಟ್ಟು, ತುಪ್ಪ, 
ಸಕ್ಕರೆಗಳಿಂದ ತಯಾರಿಸುವ ಒಂದು ಬಗೆಯ ಸಿಹಿತಿಂಡಿ: 
ಮೈಸೂರುಪಾಕು ; ಪದಾರ್ಥಗಳು : ಒಂದು ಕಪ್ಪು ಕಡಲೆಹಿಟ್ಟು; 2೨ 
ಕಪ್ಪು ಸಕ್ಕರೆ. . . ೩ ಕಪ್ಪು ಡಾಲ್ಲ (ಅಸ: ೦೦೦): ಮೈಸೂರ್‌ 
ಪಾಕ್‌ ; ಮೈಸೂರ್‌ಪುಕ್‌ ನಾಲ್ಕು ಪ್ಲೇಟು ಬಂತು (ನನ್ನೂರು: ೨೬೦)- 
[ಮೈಸೂರು (ಐ.- ಸಂ. ಮಸೂರ) - ಪಾಕ್ಕು (ಐ... ಸಂ. ಪುಣಿ] 
ಮೈಸೆ (ನಾ). ಒಂದು ಊರಿನ ಹೆಸರು: ಭತ್ತಗಾವೆ, ಹಾದಿಗಾಳ ಕಡ 
ಗೋಡ ಮೈಸೆ ಪನ್ನೆರಡುಮನೆಲವಯಲುಂ (ಕುಂ. ೧೯೩೦, ೬೪-೦೦೪; 
10531): [?] 
ಮೈಸಿಕೆ (ನಾ). ಶರೀರದ ಕಾವು.- ಶಾಖ; ಜ್ವರ: ಗೋಣೀಕಾಯಿ 
ಚುಜ್ಜಲಜೆಕ್ಕೆ ಇವುಗಳ ರಸವನ್ನು ತೆಗೆದು ಸಕ್ಕರೆ ಹಾಕಿ ಕುಡಿಯಲು ಮೈಸೆಕೆ 
ಬಿಡುವುದು (ಸಕನೈೆ- ೫0 500). [ಮೆ (ಇಮೆಯ್ಯ್‌) 4 ಸೇ] 
ಮೈಸೊಕ್ಕು (ನಾ). ದೇಹದ ಕೊಬ್ಬಿನಿಂದುಂಟಾದ ಮದ,- ಗರ್ವ,- 
ಅಹಂಕಾರ : ತಮ್ಮ ಮೈಸೊಕ್ಕಿನ ಫಲವನ್ನು ಉಣ ತ್ತಾರೆ. (14003: 
ಟಿ; ಇರಬೇಕು. ಎಲ್ಲೊ ಯಾರಿಗೋ ಮೈಸೊಕ್ಕು (ಏಕ, 0೪-೦೬): 
[ಮೈ (ಮೈಯ್ಯ) 4 ಸೊಕ್ಕು (ಆಸೊರ್ಕು)) 
ಮೈಸೊಬಗು " ಮೆಯ್ದೊಬಗು ` ನೋ: 
ಮೈಸೋಂಕು " ಮೆಯ್ಲೋಂಕ್ಕು, ` ನೋ: 
ಮೈಸೋಂಬತನ (ನಾ).' ಮೈಗಳ್ಳತನ ; ' ಸೋಮಾರಿತನ : ಕಾಯಕ 
ಕಾಜದೆ ಮೈಸೋಂಬತನದಿಂದ ಬೇತೆ ಕೂಳ ಗಳಿಸಲಾಅದೆ. ಹಸಿದಿಪ್ಟರಯ್ಯ 
(ssn. 11, 909) - [ಮೈೈ(-ಇಮೆಯಳ್ಕೆ) 4. ಸೋಂಬತನ] 
ಮೈಸೋಕು ' ಮೆಯ್ಸೋಂಕು, " ನೋ, 
ಮೈಸೋಲ್ಕು (ಕ್ರಿ). ದೇಹವು ಅಯಾಸಗೊಳ್ಳು, -ದಣಿ, - ಬಳಲು 
ದಯ ಬಾರದೆ ಈ ಎನ್ನ ದೀನದೆಸೆಯ ನೋಡಿ? ಸಾಕಿನ್ನು, ಬೇಸತ್ತ 
ಮೈಸೋತೆ (ಅಂತರಾ. ೦೦) 
[ಮೆ (ಐಮೆಯ್ಯ) -೬ ಸೋಲ್ಕು (ಇಸೋಲ್‌)] 
ಮೈಸೋಲ್ಲು . (ನಾ). ದೇಹದ ಬಳಲಿಕೆ. - ಆಯಾಸ, - ದಣಿವು, 
ವಾತ. ಶ್ಲೇಷ್ಮ. ಮೈಸೋಲು. ಎದೆಸೋಲು, ಗುಲ್ಮ. ಸರ್ವವಾತ ಹರ 
(ಎವೈವಿ- ೯). 
[ಮೆ (ವೆಂಯ್‌ೈ) 4 ಸೋಲ್ಕು (ಆಸೋಲ್ಕ)] 
ಮೈಹಸ (ನಾ). ದೇಹದ ಕೆಚ್ಚು .- ಸಾಮರ್ಥ್ಯ (?) : ಬೆಸುವುದಂ 
ವುದು ಚಾಚುವುದು 'ಜಾಳಿಸುವುದೊತ್ತಂಬರಿಸುವುದು ಕೈಹಸದೆ ಮೈಹಸ 


[5 ಸಂ. ಮಹಿಷೀ] 


ದಬ್ಬರದ ಸಮರಂಗದುಬ್ಬರದ ರಸವನೇವೊಗಳುವೆನು (ತೊರರಾ- ೬-೦೩-೩೬). 
“ ಕೈಹಸ' ಪರಾ. [ಮೊ (ಎಮೆಯ್ಯಿ) 4 ಹಸ್ತ) 


ಮೈಹಳುವಾಯಿ 


ಮೈಹಳುವಾಯಿ (ನಾ). ೧. 
೨. ದೇಹದ ನಿತ್ರಾಣ್ಮ-ದೌರ್ಬಲ್ಯ ; ಬಾಯ ಲೋಳಿಗಳಿಳಿಯಿ 
ಮೈಹಳುವಾಯಿ ಮಿಗೆ ತುದಿಖುರವನೂಅ ನವುಯಿ ಮಿಗಲು ... 
ವಾನಾಯುಜದ ಸಾಲೆಸೆದುವು (ಕುಠ್ಮಾರ್ರೋ- ೦೬-೮). 

(ಮೈ (ಆಮೆಯ) 4. ಹಳುವಾಯಿ] 

ಮೈಹಿರ (ನಾ). ೧. ಸೂರ್ಯ ; ಮೂಲೋಕದೆಟ್‌ಯ ಮೇರುಸದನ 
ಮೈಹಿರನ ಘನತೇಜಃಪ್ರಭ ಮೋಕ್ಷಪ್ರದ ವ) ರಿನಿಯುಕ್ತಸುಧಾಕರ 
ಮಂಗಲವರ್ಧನ ಮರ್ದಿತ ಸಮವರ್ತಿ ಸಲಹು ನಲವಿಂ ಶ್ರೀಶಾಂತೇಶಂ 

. ಪಿ. ಸೂರ್ಯನ ಕಾಂತಿ; ತಾಳ್ವತ್ತು ಮೈಹಿರವಂ 

ವಿಶ್ರಮಿತ ನಾನಾದೈವತಂ ರೈವತೆಂ (ಗರ. ೦೬-೩೩)- 

[<ಸಂ. ಮಿಹಿರ] 

ಮೈಹುಳಿ (ಕ್ರಿ). ೧: ದೇಹವು ಹುಳಿತು ಹೋಗು- ೨. (ಆಲಂ) 
ಬಹಳ ಘಾಯವಾಗು.-ಹುಣ್ಣಾಗು; ತೊಲಗು. ಇಲ್ಲವಾದರೆ 
ಬೆತ್ತದಿಂದ ಮೈಹುಳಿಯುವಂತೆ ಥಳಿಸುವೆ (ಕೂತಕಾ- ೪೯); ನೋಡುತ್ತೇನು 
ನಿಂತಿ. ಪೆದ್ದನಂತೆ | ಮೈಹುಳಿಯೆ ಜಡಿ, ಅಂದರೆ. ಎಚ್ಚರಾಗುತ್ತಾನೆ 
(ಶುಕ್ಕಾಟಿ: ೩೦). [ವೆ (ಎಮೆಯ್ಸ್‌) 4 ಹುಳ್ಳಿ (ಎಷಟ್‌)] 

ಮೈಹೊರೆ (ಕ್ರಿ). ಶರೀರವನ್ನು ತಾಳು; ಮೈದಳೆ: ಅಲರುತಿದೆ 
ಮೂರುಲೋಕದ ಮೋಹ ತರೆವಂತೆ ದುಗ್ಮಧವಳಿಮಮುಗ್ಧ ತೆಯೆ 
ಮೈಹೊರೆಯಂವಂತೆ (686. 34-9). 

ಮೈ (ನಮೆ) 4 ಹೊರೈ (ಇಪೊರೈ)] 
ಮೈಳಲದೇವಿ (ನಾ). ಒಬ್ಬಾಕೆಯ : ಹೆಸರು: ಜನಕನುರ್ವೀಜಾತೆ 
ಪ್ರತ್ಯಕ್ಷಗೋಮಿನಿ ' ತಾಯಿ ಮೈಳಲದೇವಿ (39. 
ಸ: 10ಕಡು ೨8) [ಮೈಳೆಲ್ಯ (ಐ « ತಮಿ. ತೆಲು. 
ಒಂದು ಕ್ಷುದ್ರ ಜೀವತೆ) 4. ದೇವಿ] 

ಮೈಳಾಪತೀರ್ಥ. (ನಾ): ಒಂದು ಸ್ಕಳದ ಹೆಸರು: ಶ್ರೀಮನ್ಮೆ ೈಳಾಪ 

ತೀರ್ತ್ನಸ್ಕ, ಗಣೇಕಾರೇಯನಾಮನಿ ಬಭೂಷೋಗ್ರತಪಸೋಯುಜ್ಞ! ಮುಳ್ಳ 
ಭಟ್ಟಾರಕೋ (೩332- ೫%. 04-೬: 86)- [ಮೈಳಾಪ್ಯ _.. ತೀರ್ಥ] 
ಮೊಂಗರವಳ್ಳಿ * ಮಂಗುಯಿವಳ್ಳಿ ' ನೋ. 

ಮೊಂಗುರಿ "ಮುಂಗುರಿ' ನೋ. 

ಮೊಂಟ್ಕು, (ಕ್ರಿ). ತಿವಿ; ಚುಚ್ಚು (?): ತನ್ಮಗದಂಗಮಂ ಕಡಿದು 
ಖಂಡಮಂ ತೆಗೆದು ಸೋದಿಸಿ ಕಿಚ್ಡೊಳಿಕ್ಕಿ ತಾಂ ಮಿಗೆ ಮೊಂಟಿ ಪೊರಳ್ಳಿ 
ಸುಂಟಗೆಯಿಂದೆ ಪಚಿಸಿ (ಕುಮಾಶು. ೪-೨33): [- ಮೊಟ್ಟ್ಟು ?) 

ಮೊಂಟ್ಯು 'ಮುಂಡ್ಮು' ನೋ: 


SX: no; 
ಮೈಲಾರು- 


ಮೊಂಡ `ಮುಂಡ್ಕು' ನೋ. 

ಮೊಂಡಕ್ಕಿ ' ಮಂಡಕ್ಕಿ" ನೋ. 

ಮೊಂಡಗತ್ತಿ. ಮಂಡಕತ್ತಿ, ಮೊಂಡುಕತ್ತಿ (ನಾ). ಹರಿತವಾಗಿರದ 
ಖಡ್ಗ: ಮೊಂಡಾಗಿರುವ ಕತ್ತಿ: (4): ಮಂಡಕತ್ತಿ ; 


ದೂಕು ಮತ್ತು ಮುಂಡಕತ್ತಿಗಳನ್ನೇ ಎತ್ತಿಕೊಂಡು... 
ಸಿದ್ಧರಾದರ; (ಇಕ್ಕಳ. 0೪). ಮೊಂಡುಕತ್ತಿ: (ಕತ್ತಿವರಸೆಯಲ್ಲಿ 
ಉಪಯೋಗಿಸುವ ತುದಿಗೆ ಗುಂಡಿ ಹಾಕಿದ) ಮೊಂಡುಗತ್ತಿ (೫.11. 2049). 
[ಮೊಂಡ (ಇಮುಂಡ್ಕು) _.. ಕತ್ತಿ] 


ಮೊಂಡಗಳ್ಳಿ ` ಮುಂಡಗಳ್ಳಿ ' ನೋ. 
ಮೊಂಡತನ ` ಮೊಂಡುತನ ' ನೋ. 
ಮೊಂಡರಳು ` ಮಂಡರಳು ` 'ನೋ. 


ಮೊಂಡಾಟ (ನಾ)- ಹಟಮಾರಿತನ : ಪಟ್ಟುಹಿಡಿಯುವಿಕೆ ; ಆಗ್ರಹ: 
ಈ ಮೊಂಡಾಟದಲ್ಲಿ ಯಾರೂ ಸೋಲುವಂತೆಯೂ ಇರಲಿಲ್ಲ, ಗೆಲ್ಲುವಂತೆಯೂ 


ಮೈ ಹಗುರವಾಗಿರುವುದು; ದೇಹಲಾಘವ- 


೭೪೪೨ 


ಭ್‌ 


ಮೊಕದ್ದಮೆ 


ಇರಲಿಲ್ಲ (ಆಂಹೂ. ೩೬) 
ಮಾಡಿ ಕಾಸು "ದಸ. 
(ಸುರಸಂ, ೩೩) : ಮಕ್ಕಳ 


ದೀವಿಗೆಗಳಿಗೆ ಎಣ್ಣೆ ಬಿಡಿಸಿಕೊಂಡು 


ಭಾವಿಕಆಸಕ್ತಿಗಳಿಗೆ ಅಡ್ಡಿಬಂದು ಮೊಂಡಾಟ 
ಮಾಡುವುದು, ತುಂಟಾಟ ಮಾಡುವುದು ಮೊದಲಾದುವು ಆರಂಭವಾಗುತ್ತವೆ. 


(ಕ್ಷರ ೬೫೬)” [ಮೊಂಡ ( ಆಮುಂಡ್ಕು) 4: ಆಟ] 
ಮೊಂಡಿ. ಮಂಡ್ಮಿ, ಮೊಣ್ಣಿ (ನಾ).೧. ಮೊಂಡುತನ. ಮಾಡುವವಳು ; 
ಹಟಮಾರಿ; ಆ ಮೊಂಡಿಯನ್ನು ಈ ಕೆಲಸಕ್ಕೆ ಒದ್ಬಿಸುವಷ್ಟರಲ್ಲಿ 
ಸಾಕಾಗಿ ಹೋಯಿತು (ರ). ಮಂಡ್ಕಿ: ೧. ಅದ್ಯೇ ಹೇಳಾದು, 
ನೀನು "ಮಂಡಿ" ಅಂತಾ (ಕುರತು: ೬80). ಮೊಣ್ಣಿ: ೨. ಅಂಗಹೀನ 
ಳಾದವಳು : ಅಂಗವಿಕಲೆ: ೈಬೆರಳೊರ್ವನಿಗಿತ್ತೆ ಮೊಣ್ಣಿಯೆಂದು 
ಲಿದು ಭಂಗಿಸರೆ ಕಂಡವರು (ಕಂಠಂ. 009). 
[ಮೊಂಡು (ಆಮುಂಡ್ಕು) 4 -. ಣ್ಯ) 


ಮೊಂಡು `-ಮುಂಡ್ಕು' ನೋ. 
ಮೊಂಡುಕತ್ತಿ ` ಮೊಂಡಗತ್ತಿ` ನೋ. 


ನೊಂಡುಗರೆ (ಕ್ರಿ). ಮೊಂಡುತನಮಾಡು; ಪಟ್ಟುಹಿಡಿ; ಹಟ ಓಡಿ: 
ಪ್ರಮಾಲ ಎಳೆಯ ಮಗುವಿನಂತೆ ಮೊಂಡುಗರೆಯುತ್ತಾ ... ಗೋಗರೆ 
ದಳು (ಮರ. ೩). [ಮೊಂಡು (ಆಮುಂಡ್ಕು) 4. ಕರೈ] 

ಮೊಂಡುಗಳ್ಳಿ " ಮುಂಡಗಳ್ಳಿ * ನೋ. 

ಮೊಂಡುತನ, ಮೊಂಡತನ (ನಾ). ಹಟಮಾರಿತನ ; ಹಿಡಿದ ಪಟ್ಟು 
ಬಿಡದಿರುವಿಕೆ; ಆಗ್ರಹ: ಗಂಡ ಮಾಡಿದ ಪ್ರಯತ್ನಗಳೆಲ್ಲ ಅವಳ 
ಮೊಂಡುತನದ ಕಲ್ಲುಗೋಡೆಗೆ ಬಡಿದು ನುಚ್ಚುನೂರಾದವು (ಶರು. ೩೬೦). 
ಮೊಂಡತನ ; ನಾವು ರಾಯರೆಂದು ಮೊಂಡತನದಿಂದ ಕುಳಿತುಯಿರುವೆವು 
(೫97: ೨೦೩-೦೦) : ಆದಳು ಮೊದಲು ಬಹಿಷ್ಕೃತ ಹುಡುಗಿಯನ್ನು 
ಮನೆಯಲ್ಲಿಟ್ಟುಕೊಳ್ಳಲು ಸಿದ್ಧಳಾಗಿದ್ದಳು ; ಗಂಡನ .ಮೊಂಡತನದಿಂದ 
ಅದು ಸಾಧ್ಯಮುಗಲಿಲ್ಲ. ಅಷ್ಟೇ (206ಕು. ೫) ; ಹಾಗೂ ಹೀಗೂ 
ಮೂರು ನಾಲ್ಕು ನಿಮಿಷ ಮೊಂಡತನದಿಂದ ಮಾತಾಡಿದೆ (ಸಂಟ. ae): 

[ಮೊಂಡು (ಇಮುಂಡ್ಕು) .-.. ತನ] 

ಮೊಂಡುವಾದ (ನಾ). ಹಟಿಹಿಡಿದು ಮಾಡುವ ವಾದ; ಹಟದಿಂದ 
ಕೂಡಿದ ಮಾತಿನ ಸರಣಿ: ಇದಕ್ಕೆ ನಾವು ಮೊಂಡುವುದವೆಂದು 
ಪೇಳುತ್ತೀವಿ (ದೂಶೆಕ್ಕಿ. 008) ; ಫಾದರ್‌ ಕ್ಲೊಸೆಟ್‌ನ ಮೊಂಡುವಾದವನ್ನು 
* » * ನಿಜವೆಂದು ಹೇಳಲು ಸಾಧ್ಯವಿಲ್ಲ (ಗ್ರಾಂ. 3೬). 

[ಮೊಂಡು (ಮುಂಡ್ಕು) 3” ವಾದ್ಯ] 

ಮೊಂಬತ್ತಿ ' ಮೋಂಬತ್ತಿ' ನೋ. 

ಮೊಕ `ಮೊಗ' ನೋ. 

ಮೊಕಚಿಟ್ಟು (ನಾ). ಯಾವುದಾದರೊಂದು ಬಗೆಯ ಆಹಾರದ 
ಅತಿಸೇವನೆಯಿಂದ ಬಾಯಿರುಚಿ ಕೆಟ್ಟು ಜುಗುಪ್ಲೆಯುಂಟಾಗು 
ವುದು: ಮೊಕಚಿಟ್ಟುಯಾದೊಡೆ ಹುಳಿದಾಳಲುಗಳ ನಿಕರವ ಸವಿದರೇನೆಂಬೆ 
(ಇೃರತು ೩೯-೦೨6)- ' ಮುಖಚಿಟ್ಟು ' ಪರಾ. 

[ಮೊಕ (ಎ ಮೊಗ) __ ಚಿಟ್ಟು] 

ಮೊಕತ " ಮೊಖ್ತಾ' ನೋ. 

ಮೊಕದ್ದಮೆ. ಮುಕದಮಿ. ಮೊಖದ್ದಮೆ (ನಾ). ಎರಡು ಪಕ್ಷಗಳ 
ನಡುವಿನ ಧನ. ಅಧಿಕಾರ ಇತ್ಯಾದಿಗಳಿಗೆ ಸಂಬಂಧಿಸಿದ ಯಾವು 
ದಾದರೂ ಜಗಳೆ ಅಥವಾ ಮತ್ತಾವುದಾದರೂ ಅಪರಾಧದ 
ವಿಷಯವಾಗಿ ನ್ಯಾಯಾಲಯದಲ್ಲಿ ಹೂಡುವ ವ್ಯಾಜ್ಯ.-ಬಟ್ಟೆ ; 
ಇಡೀ ಮೊಕದ್ದಮೆಯೇ ಮುರಿದು ಬೀಳುವ ಪರಿಸ್ಥಿತಿ ಒದಗಿತ್ತು 
(ಅತ್ಶಾರ್ಶ- 090) ; ದರಬಾರಿನಲ್ಲಿ ಮೊರದ್ದ ವೆ:ಗಳಾವವೂ ವಿಚಾರಣೆಯಾಗ 


ಮೊಕರ 


'ಮುಕದವಿ : ಮುಕದಮಿಯ ಕಾಗದ 
ತಕ್ಕೊಂಡು ಓರ್ವ ಸ್ತ್ರೀಯು ಅವರೆ ಕಡೆಗೆ ಬಂದಳು (ತ್ರಿಹ್ಮೃತೇ- [5 
ಮೊಖದ್ದಮೆ : ದಸ್ತಾವೇಜು, ಮೊಖದ್ದಮೆ (ಪಾಶಾ: ೦೬೬)- 

ಮೊಕದ್ದಮೆ ಹೂಡು, ಮೊಖದ್ದಮೆ ಹೂಡು - ವ್ಯಾಜ್ಯವನ್ನು 
ನ್ಯಾಯಾಲಯದ ವಿಚಾರಣೆಗೆ ಒಳಪಡಿಸು,- ಕೋರ್ಟಿಗೆ ಹಾಕು : 
ಮುಂಬಯಿಯ  ಆಸಾಮಿಯ ಮೊಕದ್ದಮೆ ಹೂಡಲಾಯಿತು 
(ಹೋಂ ೦೯೫) ; ಚೌರ್ಯಗೋಪನಕ್ಕಾಗಿ ಅವಳ ಮೇಲೆ ಮೊಕದ್ದಮೆ 
ಹೂಡಲಾಗಿತ್ತು (ಕೃನರು. ೦೪೨) ; ಅಪರಾಧಕ್ಕಾಗಿ ಮೊಖದ್ದಮೆ ಹೂಡಿದರು 
(ತಂದಕೋ- ೨6೪). [ಅರ ಮುಕದ್ಮವಮಹ್‌; ಮುಕದ್ದಮಾ; 
ಹಿಂ, ಮರಾ. ಮುಕದಮಾ, ಮುುಕದ್ದ ಮಾ, ಮೊಕದಮಾ ] 

ಮೊಕರ `ಮೊಗ್ಗರ ` ನೋ. 

ಮೊಕರಂಬ "ಮೊಗರಂಬ ` ನೋ. 

ಮೊಕರಂಬೆ " ಮೊಗರಂಬ' ನೋ. 

ಮೊಕರರ ' ಮೊಕರರು ` ನೋ: 

ಮೊಕರರು. ಮೊಕರರ, ಮೊಳೆರಾರು, ಮೊಕರೂರು (ನಾ). ೧. 
ನಿಶ್ಚಯ ; ನಿರ್ಧಾರ: ವೀರರಾಜೇಂದ್ರವಡೆಯರ ಹುಡುಕುವ ಬ! 
ಮೊಕರರು ಮಾಡಿ ಕಳುಹಿಸಿದ್ದರಿಂದ (ಣಕೇಂತ್ರ. ೨). ಮೊಕರರ 
೧. ಐದು ಹಣಾ ಮೊಕರರ ಮಾಡಿ ಆಂಗಿರಸದವರಿಗೆ . . . ನೇಮಕಾ 
ಮಾಡಿ (ಕ್ಕ60- ೦೮೯, ೯೪-6೩ : 313). ಮೊಕರಾರು : ೧. ಇಲಾಖೆಯ 
ಸಿಬ್ಬಂದಿಗಳಲ್ಲಿ ಕಾಲಾನುಗುಣವಾಗಿಯೂ ಆಯಾ ಅಧಿಕಾರಿಗಳ 
ಮರ್ಯಾದೆಗನುಸಾರವಾಗಿಯೂ ಅವರವರಿಗೆ ತಲುಬು ಮೊಕರಾರಾಗು 
ತ್ತಿತ್ತು, (ಕುಜನ, 11 ೩): ಮೊಕರೂರು ; ೨. ನೇಮಕ ಮಾಡು 
ವಿಕೆ: ನಿಯೋಜಿತಗೊಳಿಸುವುದು ; ನಿಯೋಜನೆ : ಪೈದರಸಾಬರು 
ದೈವಾಧೀನವಾದ್ದರಿಂದಂ ಆ ರಿಸಾಲೆ ಖಿಜಮತ್ತು ಶಾಬಾಸಾಬರು ಪೆಸ್ರಿಗೆ 
ಮೊಕರೂರಾಗಿಯಿರುತ್ತಾ ಇದ್ದರು (ಕೈರಕ- ೨೩) ; ಭದ್ರೆಪ್ಪನಾಯಕನ 
ಮಗನಿಗೆ ರಾಜ್ಯಾಧಿಕಾರಕ್ಕೆ ಮೊಕರೂರು ಮಾಡಬೇಕುಯೆಂಬುದಾಗಿ (16. 
೩೨-೯೪). [ + ಅರೆ. ಹಿಂ. ಮುಕರ್ರರ್‌ ; ಮರಾ. ಮುಕರರ್‌, 
ಮುಕರ), ಮುಕ್ರರ] 

ಮೊಕರವಲೆ (ನಾ)- ಒಂದು ಬಗೆಯ ಬಲೆ ; ಕರಿಯ ಜವಿದಲೆ ಮಸುಕು 
ವಲೆ ಬಿತ್ತರದ ನೇಣ್ವಲೆ ಮೊಕರವಲೆ ಬೇಡರ ಸಿರದೊಳೊಪ್ಪಿ! ದುದು 
(ಸಾಕ್ಮಶಾ- ೩-೧೯)... [ಮೊಕರ, 4 ಬಲೆ] 

ಮೊಕರಾರು ' ಮೊಕರರು ` ನೋ. 

ಮೊಕರೂರಾತಿ (ನಾ)- ನೇಮಕಾತಿ ; ಗ್ರಾಮಮುನಸಿಫರ ಮೊಕರೂ 
ರಾತಿಗೆ ಕೊಡುವ ಹುಕುಮುಗಳಿಲ್ಲವೂ ಸರ್ಕುರದವರ ಪುನರ್ವಿಮರ್ಶೆಗೆ 
ಒಳಪಟ್ಟಿರತಕ್ಕದ್ದು (ಗ್ರಾವಸಕ. 00). ' ಮಂಜೂರಾತಿ" ಹೋ. 

[ಆ ಮೊಕರೂರು] 

ಮೊಕರೂರು ' ಮೊಕರರು' ನೋ. 

ಮೊಕವಾಡ ' ಮೊಗವಡ ' ನೋ. 

ಮೊಕಸ್ತ (ನಾ). ಮುಖ್ಯಸ್ಥ : ಯಾ ನಾಡುತಕ್ಕ ಮೊಕಸ್ತರೂ ಆದಿಯಾಗಿ 
(ಎಳ. 1x; ಕೊಡಗು. ೨6-8 ; 1867). 

ಮೊಕಾಂ `ಮುಕ್ಕಾಂ ``ನೋ. 

ಮೊಕಾಬಲಾ ` ಮೊಕಾಬಿಲೆ' ನೋ. 
ಮೊಕಾಬಿಲೆ: ಮಕಾಬಲಿ, ಮುಖಬಿಲೆ, ಮುಖಾಬಿಲೆ, ಮೊಕಾಬಲಾ, 
ಮೊಖಾಬಿಲೆ (ನಾ). ೧. ಎದುರು ; ಅಭಿಮುಖ ; ಸಮ್ಮುಖ: 
ಯಾವತ್ತು, ಗೈರವಾಜಬೀ ಲೆಕ್ಕಾಚಾರ ಸಾಕ್ಷಿ ರುಜು ಮೊಕಾಬಿಲೆಯಿಂದ 
ಕೂಲಂಕಷ ದರಿಯಾಫ್ರಿ ಮಾಡಿ (ಕುಕಾರಂ- 21, ೩). ಮಕಾಬಲಿ : 


ತಕ್ಕುದಲ್ಲ (ರೇಪೀತ- '008)- 


ಮೇಲೂ 


[ < ಮುಖ್ಯಸ್ಥ ] 


೭೪೪೩ 


35 


ಮೊಕ್ಕಳೆ 


೨. ಎದುರೆದುರು ಮಾಡುವ ಕಲಹ: ಪ್ರತ್ಯಕ್ಷವಾಗಿ ಮಾಡುವ 
ಕಾಳಗ ; ನಾವು ಸುಮ್ಮನ ಕೂತರೂ ಅವ ನಮಗ ಕಾಡತಾನ ಅಂದ 
ಮ್ಯಾಲ ಮಕಾಬಲಿ ಆಗೇಹೋಗಲಿ ನೋಡೋಣಾ (ಗಂಮಾಖು. ೨3೨೬): 
ಮುಖಬಿಲೆ : ೩. ; ಸಂದರ್ಶನ : ತೆಕ್ಷಣವೇ: ನನ್ನನ್ನು ಸಿನಿಮಾ 
ಮಾಲೀಕರ ಹತ್ತಿರ ಕರೆದುಕೊಂಡುಹೋಗಿ ಮುಖಬಲಿ ಮಾಡಿಸಿ 
ಮಧ್ಯಾಹ್ನದ ಮೋಟಾರಿಗೇ ಮೇಷ್ಟರು ಹಿಂತಿರುಗಿದರು. (ರಕಃಶ್ರೀ. ೪9). 
ಮುಖಾಬಿಲೆ ; ೩. ` ಪಿಂಡ ` ಕಾಗೆಗೆ ಬಿತ್ತು ಎಂತಾದರೆ ಅವರವರ 
ಮುಖಾಬಿಲೆ ಮುಂದನ ಶ್ರಾದ್ಧಕ್ಕೇ ಸರಿ (ಕಠಸ, ೨). ೪. ಸಮ್ಮುಖ 
ದಲ್ಲಿ ಆಗುವ ತೀರ್ಮಾನ : ಈಗ ನಮ್ಮ ಲೆಕ್ಕದ ಮುಬಾಬಿರೆಯಾಗಲಿ ! 
(ಉತ್ರ. 11, ೭೫). ಮೊಕಾಬಲಾ : ೩. ನಿಮಗೆ ಅವಳಿಗೆ ಮೊಕಾಬಲಾ 
ಮಾಡಿಸು: (ಕಕ್ತರು. ೨೦೪. ಮೊಖಾಬಿಲೆ : ೧. ಮೊಖಾಬಿಲೆ 
ಯಾಗಿ ಶಾನುಭೋಗರುಗಳು ಆ ರಸೀತಿಗಳಿಗೆ ಪಟೇಲನ ಜೊತೆಯಲ್ಲಿದ್ದು 
ರುಜುಮಾಡಬೇಕು (ಗ್ರಾಖಾಕ- ೬6). ಹಿ. ನೀವು ಒಪ್ಪದೆರೆ ಆತನನ್ನು 
ನಿಮಗೆ ಮೊಬಾಬಿಲೆ ಮಾ: 

[ « ಅರ. ಮುಂಕುಬ' 


ನು 


ತ್ತೇನೆ (ರವೆ, 0೩೭) - 


* ; ಹಿಂ. ಮುಕುಬಲಾ : ಮರಾ. ಮುಕಾ 


ಬಲಾ, ಪಂಕಾಜಿಲಾ. ಮೊಕಾಬಲಾ ] 
ಮೊಕ್ಕ. ಮೊಕ್ಕೆ. ಮೋಕ, (ನಾ). ಒಂದು ಬಗೆಯ ಮರ : * ಮೋಕ್ಷ- 
ಮೊಕ್ಕ (೬40. 0೩೦): ಮೊಕ್ಕದ ಮರ. ಚಿತ್ರಮೂಲದ ಕಣಿಕೆ, 
ಕಳ್ಳಿ - ಇವಂ ಸಮೂಲಗಳಂ ತಂದು ಸರಿಗೂಡಿ ಸುಟ್ಟು (ಪಕ್ಕಿ, ೪). 
ಮೊಕ್ಕೆ 2 *ಗೋರೀಢಃ . - . ಮೋಕ್ಷಃ ಮುಷ್ಕಕಃ - ೬ ಮೊಕ್ಕೇ 
ಮರದ ಹೆಸರು" (ಸರ್ಗ: ೨೨0). ಮೋಕ, : ಮೋಕ - ಮಧ್ಯಮ 
ಆಕಾರದ್ದು; ಕಟ್ಟಿಗೆ ಬಿರುಸು (ಕಾಗೆ: ೪೬). [ದೇ.॥ ತೆಲು, ಮೊಕ್ಕ, 
ಮುಕ್ಕಿಡಿ ; ಕುಣ. ಮೊಕೊ, / ಸಂ. ಮೋಕ್ಷ] 
ಮೊಕ್ಕನೆ (ಅ). ಒಂದು ಅನುಕರಣಾವ್ಮಯ : ತಲೆಯಂ ಮೊಕ್ಕನೆ 
ವೊಗೆಚ್ಚಂ (ನರ್ಮಾಂ- ೨-೦೩) ;ಸಿಡಿದು ಸಂಜ ತಲೆಗಳ ಬಟ್ಟವು ಸಂಧಿಸಂಧಿ 
ಗಳ್‌ ಮೊಕ್ಕನೆ ಕೋದವು (ಕರ್ರಶಾ- ೪-69) ; ಮೇಘರಥನೆಯ್ದೆವಂದು 
ಮೊಕ್ಕನೆವೋಗಿ ನೆಲಕ್ಕೆ ಬಿಚ್ಚಿ ಬಿದಿರ ಪೊದಜುಮಂ . . , ಕಂಡು (46; 
00-8೬ 2). [ ಮೊಕ್ಕು _. - ಅನೆ] 
ಮೊಕ್ಕಳ, ಮೊಗ್ಗಳ (ನಾ). ೧. ಹೆಚ್ಚಳ ; ಆಧಿಕೃ; ಅತಿಶಯ : ಮೇಗಾಳಿ 
ಕಿಗ್ಗಾಳಿಯ ಮೊಕ್ಕಳದ ತಿಳಿದು (ಸೌಂರಥು- ೦೮-೫೬) ; ತನ್ವಂಗಿಯನುರು 
ಮುದದಿಂ ಕಂಚುಕಿಯೊರ್ವಳ್‌ ತನ್ನ ಪರದಟಿನ ಪೆಂಪಂ ಸಿರಿಯಗ್ಗಳಮಂ 
ಸೊಬಗಿನ. ಮೊಕ್ಕಳಮಂ ವಿದಿತಾನ್ವಯಶುದ್ಧದ ಹೆಚ್ಚುಗೆಯಂ . . . 
ತೊಂುತ್ತುಂ ಪೇಳುತ್ತುಂ ಮೆಲ್ಲನೆ ನಡೆಸಿದಳು (ಇಯುಕಾ. ೩-೫೭). ೨. 
ಮೊತ್ತ : ಗುಂಪು; ಸಮೂಹ: “ಬಂಬಲ್‌ . . . ಮೊಕ್ಕಳಂ ..., 
ಗೊಂದಣಿ (ಉಂದಲ್‌) _ ಈ ೪೦ ಸಮೂಹಂ " (೪6: ೫೬-೨೨೨); 
ಎಲ್ಲಾ ಕಳೆಗಳ ಬರ್ದಿನ ಮೊಕ್ಕಳದಿಂ ನುಡಿವೆಣ್ಣಂ ಗೆಲ್ವಳಂ . , . ಅಳವೇ 
ಬಣ್ಣಿಪೊಡೆ (ಉದ್ಕರೇ- ೨-೪೪) ; ತಿಳಿಗೊಳನುಂಟು ತಾವರೆಯುಂಟು .: . . 
ಅಂಚಿ ಕೊಂಚೆಗಳ್ಕೊಳರ್ವಕ್ಕಿಗಳು ಮೊಕ್ಕಳವು (ನಾಗಳು. ೨೦-೩೪) ; ಅರ 
ಮಕ್ಕಳ ಮೊಕ್ಕಳಕಿಂತು ವೆರ್ಕಳಂ (188: 3-೬0). ೩. ಬಾಧೆ: 
ತೊಂದರೆ ; ಪೀಡೆ: ಮೊಗ್ಗಳ : ೪. ಶೌರ್ಯ : ಪರಾಕ್ರಮ : ಹೆಗ್ಗಡೆ 
ಬಲ್ಲಾಳರ್ಕಳ ಮೊಗ್ಗಳಮಂ ಮುರಿದುಕೊಂಡು ತದ್ಭೂತಳಮಂ ಬಗ್ಗದ 
ಮನ್ನೆಯರದಟಂ ಮಗ್ಗಿಸಿ ತತ್ತದರಿತ್ರಿಯಂ ವಶಗೈದಂ (4ಳನ್ಮ. 3-೬೨)- 
ಮೊಕ್ಕಳಕೊಳಗು ಮಾಡು = ತೊಂದರೆಗೆ ಗುರಿಪಡಿಸು ; ಹಿಂಸೆಗೆ 
ಈಡು ಮಾಡು : ಸೊಕ್ಕಾನೆ ನಡೆವೆತ್ತ ಸೊಬಗಿಯರ್‌ . . . ಮದನನ 
ಮೊಕ್ಕಳಕೊಳಗು ಮಾಡಿದರು (ನೋಶಕ- ೨೪-೦೬). ಮೊಕ್ಕಳಕ್ಕಿಕ್ಕು ಎ. 
ಮೊಕ್ಕಳಕೊಳಗು ಮಾಡು: ಎಮ್ಮಾಸಂಕೇತವೃತ್ತಂತಮಂ ದೇವಿ ತಿಳಿದು 


ಮೊಕ್ಕಳಂ 


ಚಂದ್ರಲೇಖೆಯಂ ಮೊಕ್ಕಳೆಕ್ಕಿಕ್ಕಿದಳ (`ುತ್ರಗೋ. ಇ). ಮೊಕ್ಕಳವನಿಕ್ಕು-- 
ಮೊಕ್ಕಳಕೊಳಗುಮಾಡು : ವಎಳಸದಧ್ವರದಕ್ಷಿಣೆಗೆ ಮೊ[ಣಣ.:ಹೆ] 
ಕೃಳೆವನಿಕ್ಕಿದನೊಬ್ಬ (846೧: ೩-೨-೨೮). [ದೇ.॥ ತೆಲು. ಮೊಕ್ಕರೆ, ಮೊಕ್ಕಲ] 
ಮೊಕ್ಕಳಂ (ಅ). ಅತಿಶಯವಾಗಿ ; ವಿಶೇಷವಾಗಿ ; ಚೆನ್ನಾಗಿ ; ಕೊಲಲೈ 
ಮೊಕ್ಕಳಂ ನೆಜೆದುದಿಂದೆ - , . ಪ್ರೋೊಲ್ತುದು:| ಮಹಾನದಿ ರುಂದ್ರ 
ಫಣೈೆಂದ್ರರಂಜನಂ (ಗನ್ಮ೫- ೭೭ ಕೂಪ್ರಕ) ; ಮೊಕ್ಕಳಂ ಕವಿದುಘುಗ್ರ 
ಲಯಾಗ್ನಿಗಳಂತೆ ಬೆಟ್ಟುಗಳಿ (ಶಂಕಾ. ೨-೭೭) : ಮುಲಸಿಂಗನ ಬಾಲಕ್ಕೆ 
ಗಂಟಿಕ್ಕುವ, ಗಂಟಿಕ್ಕಿ ನಗುವ, ನಕ್ಕು ಮೊಕ್ಕಳಂ ನಲಿದ . . ', ಚಿಣ್ಣರಾಟಂ. 
ತೆರೆದುಸಕದ ಸಂತಸಗಡಲನಿರ್ಮಡಿಯುರ್ಬಿಸಿದತ್ತು (ರಾವತಿಕೃ. 
[ಆ ಮೊಕ್ಕಳ] 


ಮೊಕ್ಕಾಮು ` ಮುಕ್ಕಾಂ ' ನೋ. 

ಮೊಕ್ಕು, " ಮೊಟ್ಲು” ನೋ. 

ಮೊಕ್ಕು (ನಾ). ಒಂದು ಅನುಕರಣ ಪದ : *ಮೊಕ್ಕನೆ' ಪರಾ. 

ಮೊಕ್ಕು ಹಮೊಕ್ಕು (ದ್ವಿರುಕ್ತಿ jis ನಿಶಾತಶರಾಳಿಗಳೆಯ್ದೆ ಚಕ್ಕುಚಕ್ಕನೆ 

ಕೊಳೆ ಮೊಕ್ಕುಮೊಕ್ಕೆನೆ ಶಿರಂಗಳುರುಳ್ಳುವು ವೈರಿಭೂಪರಾ (ಹತಂ. 
03-009), 

ಮೊಕ್ಕೆ ` ಮೊಕ್ಕ' ನೋ. 

ಮೊಕ್ತ 'ಮೊಖ್ತಾ ' ನೋ: 

ಮೊಕ್ತಾ ' ಮೊಖ್ತಾ ` ನೋ. 

ಮೊಕ್ತಿಯಾರಿ (ನು). ಮತ್ತೊಬ್ಬರು ಕೊಟ್ಟ ಸಂಪೂರ್ಣಅಧಿಕಾರ ; 
ಪ್ರತಿನಿಧಿತ್ವ : ಪ್ರಾತಿನಿಧ್ಯ : (4). [*- ಪಾಠ. ಹಿಂ. ಮುಖತಾರೀ, 
ಮುಖ್ತಾರೀ ; ಮರಾ. ದುಖತ್ಕಾರೀ, ಮುಖ್ತಾರೀ] 

ಮೊಕ್ತೇಸರ್‌ ' ಮೊಖ್ತೇಸರ್‌ ` ನೋ. 

ಮೊಕ್ತೀಸರಿಕೆ (ನಾ). ಮುಖ್ಯಾಧಿಕಾರಿಯ ಸ್ಥಾನ, - ಪದವಿ: ಹತ್ತು 
ವರುಷಗಳ ತನಕ ಈ ಮೊಕ್ತಿ:ಸರಿಕೆಗೆ ನನ್ನ ಆಯ್ಕೆಯು ವರುಷಂಪ್ರತಿ 
ನೆರವೇರುತ್ತ ಬಂದಿತ್ತು (ಕುಃಸ್‌. ೦೯೫). 

(ಮೊಕ್ತೀಸರ್‌ (< ಮೊಬ್ತೇಸರ್‌) 4 -. ಇಕಿ] 

ಮೊಖದ್ದಮೆ ' ಮೊಕದ್ದಮೆ ' ನೋ. 

ಮೊಖಮಂಟಪ (ನಾ). ದೇವಾಲಯಗಳಲ್ಲಿ ನವರಂಗದ ಮುಂಭಾಗ 
ದಲ್ಲಿ ಇರುವ ಮಂಟಪ: ದೆವರ ಮೊಖಮಂಟಪ ತಗ್ಗಿದಲ್ಲಿ - . 
ದುಗಂಮನು ಉಂನ್ನುತವಾಗಿ ಕಟಿಸ್ತ್ರ ಸೆವೆ (ಮೈ52:0649, ೩9.5; 1759). 
'` ಮೊಗಮಂಟಪ ' ಪರಾ. 

[p ಇದು "ಮುಖಮಂಟಪ" ಎಂಬುದರ ಅಪಲಿಖಿತವಿರಬಹುದು] 

ಮೊಖರಿ (ಗು)- ೧. ಅನುರಣನಗೊಳ್ಳುವ ; ಪ್ರತಿಧ್ವನಿಸುವ. (ನಾ). 
೨. (ದೇವಾಲಯದಲ್ಲಿ) ಅನುರಣನಗೊಳ್ಳುವಂತೆ ಹಾಡನ್ನು 
ಹಾಡುವ ವ್ಯಕ್ತಿ : ಹಾಡುವ ಮೊಖರಿಗು ಬಿ;ಹಳಿಯಿರ್ವ್ವರ್ಗಂ ಎರೆಮತ್ತ 
೧೬(3ೌ398. ೩೫: ೩೦೦-೬; 12ನೆಯ ಕತ); ಆ ನಾಯಕಂಗೆ ಗ ೬ ರಂಗ 
ಭೋಗದ ನಾಗವಾಸದ ಮೊಖರಿಗೆ ಗ೩೦ 
2326)- [ಆ ಸಂ. ಮುಖರ] 

ಮೊಖರಿಗಾಳೆ (ನಾ). (ಯಾವುದಾದರೂ ಉತ್ಸವದಲ್ಲಿ). ಅನುರಣನ 
ಗೊಳ್ಳುವಂತೆ ಊದುವ ಕಹಳೆ, - ಕಾಳೆ: ಮೊಖರಿಗಾಳೆಯ ವಾಸಿಕಾಅ 
ಬಸವ ಮದಲಳೆಗೆಲ್ಲೆ ಕಸಪಸಿದ ಆ[ವು]ಜಗ ಬೀಚ ಇತಮಲ್ಲ ಇುತಿವರು 
ಬಿಟ್ಟ 


(ಎಕ. 111, ತಿರುತು. ೧೦೦-6೬ ; 


೫೪೫1೬ 30೬-೩ ; 1297) 
[ಮೊಖರಿ + ಕಾಳೆ (< ಕಹಳೆ)] 


(3729, 


೭೪೪೪ 


ಮೊಖ್ತಾ 


ಮೊಖಾಂತರ (ಅ)- ಮುಖಾಂತರ ; ಮೂಲಕ: ಬಾಲೂರ ವೀರೈಯಗೌಡರ 
ಹೊಕಣದ ದೇವ ಪು % x ೬ ಮೊಹಾಂತರ ಆತನ ಬವಸೆ ಸನ್ನಿಧಾನದಲು 
ಕರಿಸಿ ಕೇಳಿದಧಿ (ಎಕ. ೪11, ೩46ರ: ೨೬೬-೦೬ ನ 262)). [ಆ ಮುಖಾಂತರ] 

ಮೊಖಾಬಿಲೆ " ಮೊಕಾಬಿಲೆ ` ನೋ. 

5 |ಮೊಖಾಮು ` ಮುಕ್ಕಾಂ ' ನೋ. 

ಮೊಖಾಸ, . ಮುಖಾಸಿ. ಮುಖಾಸೆ. ಮೊಖಾಸಿ (ನಾ). ೧: ತಾನು 
ಮಾಡಿದ ಸೇವೆಗೆ ಪ್ರತಿಯಾಗಿ ರಾಜನಿಂದ ಪಡೆದ ಭೂಮಿ. ಗ್ರಾಮ 
ಇತ್ಯಾದಿ; ಉಂಬಳಿ; ಕೊಡುಗೆ: ಚಿಂತಗೋಪಿನಾಯಕನು ಓರೆ 
ಮುರಾಳದ 'ಮೊಖಾಸವನ್ನು ಹೊಂದಿದ್ದ: ನು (ಮೈಟಿ, 0680, ೨9; ?)- ೨. 
ಚೌಥಾಯಿಯಲ್ಲಿ ರಾಜನ ಪಾಲನ್ನು ಕೊಟ್ಟ ಮೇಲೆ ಉಳಿದ ಹಣ. 
ಮುಖಾಸಿ : ೧. ಪಟಣದ ಹೋಬಳೀಸೀಮೆ ವಿಚಾರದ ಚಾವಡಿವಳಿತದ 
ತುರುವೆಕೆರೆಸ್ಥಳೆದ ಮುಖಾಸಿ ಚಿಕ್ಕ ಡೊಂಕಿ ಹಳಿಗ್ರಾಮಕೆರೆ ೧ ಅಣೆ ೧ 
(ಸಕ: ಸಳ. ನಂಡತ- 365-00 : 1701) ; ತಳಕಾಡು ನಂಜರಾಜಯ್ಯನು 
ಪೂರ್ವದಲ್ಲಿ ವಿಠಣ್ಣನಿಗೆ ಮಂಖಾಸಿಯಾಗಿ ಕೊಟ್ಟಿದ್ದ ಮದ್ದೂರು (ನುಹಾರಂ. 
1: ೫). ಮುಖಾಸೆ ; ೧. ಶ್ರೀವೀರಪ್ರತಾಪ ಬ್ರಷ್ಟರಾಯ ಮಹಾ 
ರಾಯರು ನಮಗೆ ಮುಖಾಸೆ ಕುದುರೆಗೆ ಪಾಲಿಸಿದ ಯಳಪೆಯ.ಗ್ರಾಮದಲು 
ಬಂದಂಥಾ ' ಬ್ರಾ(ಂ)ಹ್ಮರಿಗೆ ದಿನವೊಂದಕ್ಕಂ ಹುನ್ನೆರಡು[ಮಂ)ದಿ 
ಬ್ರಾ(ಂ)ಹ್ಮರಿಗೆ ಅ(ಂ)ನ್ನದಾನ ತಿಂಗಳುವೊಂದಕ್ಕೆ ಘಟ್ಟಿ ವರಪ'ಗ ೩ರ 
ಲೆಖದಲು . . . ಧಾರೆಯನೆರದು ಕೊಟ್ಟಿಉ (3. 12-11. ೫೨೯೬; 
1610). ಮೊಖಾಸಿ : ೧. ಭದ್ರಾಪುರದ ಹಳೆಮೊಖಾಸಿಯ ಆ ಗ್ರಾಮದ 
ವಕ್ಕಲುದುಕ್ಕಳ ಕೈಯ ದಂಡವ ಕೊಂಡ ಸಂಮ[ಂ]ಧ ಯಲ್ಲಾ ಬಿಟ್ಟು 
ಹೋಗಿ ಊರು 'ಹಳುಗಿಯಿರಲಾಗಿ (3: xv, 194). ಹ, 
ಉಂಬಳಿಯನ್ನು ಪಡೆದವನು ; ಇನಾಂದಾರ ; ಆ ಗ್ರಾಮದ ಮೊಖಾಸಿ 
ಗಳು (ಇಂ. ೦೯೪೭, ರಾಕಿರೆನ್ಲೂರ್‌. 3೪6-0 17) : ಕೂಸನೂರ ಮೊಖಾಸಿ 
ಕೊಂಡಪ್ಪ (2. ೦೯೩: ಕಾಕಿರೆತ್ಕೂಂ- ೨೪೦-೩ ; 1). 

[+ ಆರ. ಮುಕ್ತಾಸಾ ; ಮರಾ, ಮೊಕಾಸ್‌, ಮೊಕಾಸಾಃ ಮೊಕೂಶ್ಲೀ, 

ಮೊಕಾಸೀ] 

'ಮೊಖಾಸಿ " ಮೊಖಾಸ ` 

ಮೊಖಾಳ ` ಮಕಾಳ `ನೋ 

ಮೊಖೂಫು " ಮೋಕೂಫ್‌ ' ನೋ. 

ಮೊಖ್ತ ` ಮೊಖಬ್ತಾ' ನೋ. 

ಮೊಖ್ರಾ, ಮೊಕತ. ಮೊಕ್ತ. ಮೊಕ್ತಾ, ಮೊಖ್ತ (ಅ). ಎದುರಿನಲ್ಲಿ ; 

ನ್ನಿಧಿಯಲ್ಲಿ ; ಸಮಕ್ಷಮವಾಗಿ : -ದರಶನಾ ತೆಗೆದುಕೊಂಡು: 
ಖಾವಂದರು ಆಜ್ಞೆ ಮಾಡಿದ್ದು ಮೊಖ್ತಾ ವಿನಂತಿ ಮಾಡುತ್ತೆ (ಹರಕ. 4-0); 
ಪಂಚಾಯಿತರ ಮೊಖ್ರಾ ಮಹಜರು , ಮಾಡಿಸಿ (ಗ್ರಾನೂಳ: ೬೭); ನಮ್ಮ 
ಯಜಮಾನರೂ ದಿವಾನ್‌ ಸಾಹೇಬರನ್ನು ವೆೊಖ್ತಾ ಕಂಡು ಹೇಳಿಕೊಂಡರು 
(ಇರಿದು- 60- ಮೊಕತ : ಮೊಕತ ಶಕ್ತಿಯ ಪರಿಯ ತೋರುವುದಿಗ 
(೭0. 03-30), ಮೊಕ್ತ : ನಮ್ಮ ಮೊಕ್ತ ನೀನು ಬನ್ನು ನಮ್ಮ ಸ್ತಳದಲ್ಲಿ 
ಅಜ್‌ಕೆಮಾಡಿಕೊಂಡು (ಎಕ. ೫1, ಹಂಡು: ೩೬-೦೯ 1593 ;). ಮೊಕ್ತಾ ; 
ಅವರ ತಂದೆ ಎಷ್ಟೋ ಸಲ ಲಿಖಿತ ಮೂಲಕವಾಗಿಯೂ ಮತ್ತು ಮೊಕ್ತಾ 
ಮನೆಗೆ ವಾಪಸು ಕರಕೊಂಡು ಹೋಗಬೇಕೆಂದು ಪ್ರಾರ್ಥನೆ ಮುಡಿದುಗ್ಯೂ 
ನೀವು ಎಲ್ಲವನ್ನೂ ನಿರಾಕರಿಸಿದ್ದೂ ಸರಿಯಷ್ಟೆ ? (ಇಳಾ. ಊಟಿ ; ತಾನೇ 
ಮೊಕ್ತಾ ಕಂಡು ಮಾತನಾಡಿಯೂ ಹೆಣ್ಣು ನಿಶ್ಚಯಪಡಸಿಕೊಂಡು . . , 
ಕುರುಡುಮಗನಿಗೆ ಮದುವೆಮಾಡಿದನು (ಕ4ರುಂ- 19, ೨). ಮೊಖ್ತ ; 
ಏನಿದ್ದರೂ ಆಂಗ್ಲೇಯದಲ್ಲಿ ಮೊಬ್ಪ : ಹೇಳಿಬಿಡಿ (ಬಗ. 600). 
[ಆ ಸಂ. ಮುಖತಸ್‌./ತುಳು. ಮೊಕತಾ] 


ನೋ. 


30 


35 


40 


ಮೊಖ್ತಿಯಾರ್‌ 


ಮೊಖ್ತಿಯಾರ್‌, ಮುಖ್ತ್ಯಾರ್‌, ಮೊಖ್ಬ್ಯಾರ (ನಾ). (ನ್ಯಾಯ 
ಸೆಂಬಂಧವಾದ ವ್ಯವಹಾರಗಳಲ್ಲಿ) ಮತ್ತೊಬ್ಬನಿಗಾಗಿ ಕಾರ್ಯ 
ನಿರ್ವಹಿಸಲು ನೇಮಕನಾದ ಅಧಿಕಾರಿ; ಪ್ರತಿನಿಧಿ : ದಂಡಾಜ್ಞೆ 
ಅವರ ಕೈಸೇರುವ ತನಕ ಭೇಟಿಯ ಪರವಾನಿಗಿಗೆ ಮೊಖ್ತಿಯಾರ್‌ ಸಂಪೂರ್ಣ 
ಜವಾಬ್ದಾರನೆಂದೂ ದೌವಾರಿಕ ಸ್ವಷ್ಟಪಡಿಸಿದನು (ಫುನರು- ೦೫೬). 
ಮುಖ್ನ್ಯಾರ್‌ ; (೩೬೫೬೦೫. ಶಾಂಶಿ- ೭): ಮೊಖ್ವ್ಯಾರ : ಮೊಗಲ 
ಚಕ್ರವರ್ತಿಗಳು ... ಆ ಬಗ್ಗೆ ಮೊಯ್ಮೊರರನ್ನು ನಿಯಮಿಸಿದ್ದರು. 

(+ ಅರೆ, ಮುಖ್ತಾರ್‌; ಹಿಂ. ಮಂಬಿತಾರ್‌, 
ಮುಖ್ತಾರ್‌; ಮರಾ. ಮುಖತ್ಕಾರ*, ಮುಖ್ವ್ಯಾರ್‌. ಮುಖ್ತಾರ್‌] 

ಮೊಖ್ತಿಯಾರ್‌ನಾಮ, ಮುಖ್ರ್ಯಾರನಾಮೆ, ಮೊಖ್ಮ್ಯಾರ್‌ನಾಮೆ 
(ನಾ)- ಮತ್ತೊಬ್ಬನಿಗಾಗಿ ಕೆಲಸ ನಿರ್ವಹಿಸಲು ಕೊಟ್ಟ ಅಧಿಕಾರ; 
ವಕಾಲತ್ತು: (ಮೈಗೆ. 21, ೬). ಮುಖ್ರ್ಯಾರನಾಮೆ : (power o£ 
attorney: ಶಾ00. ೬): ಮೊಖ್ಬ್ರ್ಯಾರ್‌ ನಾಮೆ: (etter of administra 
tion. sce. a): [-ಅರೆ. ಪಾರ, ಮುಖಿತಾರ್‌ನಾಮಹ್‌; ಹಿಂ, 
ಮುಖತಾರ್‌ನಾಮಾ ; ಮರಾ. ಮುಖತ್ಯಾರ್‌ನಾಮಾ] 

ಮೊಖ್ರೇಸರ್‌: ಮುಕ್ತೇಸರ, ಮೊಕ್ತೇಸರ್‌. ಮೊಖ್ತೇಸರ (ನಾ)- 
ಮುಖ್ಯಾಧಿಕಾರಿ ; ಪ್ರಧಾನ ಅಧಿಕಾರಿ : ವಿದ್ಯಾಭ್ಯಾಸದ ಇಲಾಖೆಯ 
ಮೊಖ್ತೇಸರ್‌ ಅಧಿಕಾರಿಗಳುಗಿದ್ದ . . . ಎಂ. ಶಾಮರಾವ್‌ ಎಂ. ಎ. 
ಯವರಿಗೆ ನಗ್ನ ಕೃತಜ್ಞತೆಯನ್ನು ಇಲ್ಲಿ ನಮೂದಿಸದೆ ಬಿಟ್ಟಲ್ಲಿ (ತ್ರಶಾ: ೬ 
೫). ಮುಕ್ತೇಸರ : ಆಡಳಿತೆಯನ್ನು ಸರ್ಕಾರ ವಹಿಸಿಕೊಂಡು ೧೪೩೮ರ 
ವರೆಗೆ ಇವರನ್ನೇ ಆಡಳಿತೆ ಮುಕ್ತೀಸರರನ್ನಾಗಿ (7೧೬೨) ಮಾಡಿತ್ತು 
(ಕುಳುತಾ- 003): ಮೊಕ್ತೇಸರ್‌; "ಮೊಕ್ತೇಸರಿಕೆ' ಪರಾ. ಮೊಖ್ರೇಸರ:; 
ಗೂಳಿಯು ಸರ್‌ ಮೊಖ್ತೇಸರನ ಹಾಗೆ ಅರಮನೆಯಲ್ಲಿ ಎಲ್ಲಿ ಬೇಕಾದರೂ 
ಅಲೆದುಕೊಂಡಿರಲಿ ಎಂದು ಅರಸನು, ಬಿಟ್ಟಿದ್ದನು (ರೇಕಾಂಕ- ೩೬) ಕೋರ್ಟಿ 
ನಲ್ಲಿ ಮೊಖ್ರೇಸರರಾಗಿದ್ದ ಸೋಮೇಶ್ವರಐಯ್ಕರ್‌ ಮಾಾಧವರಾಯ, 
ಜವರೇಗೌಡರು ಇಬ್ಬರಿಗೂ ಬೇಕಾದವನಾಗಿದ್ದ (ಗೃಹಂ. ೨೨೬)- 

[.-ಅರ: ಪಾಠ. ಹಿಂ. ಮೊಬ್ರೇಸರ್‌] 

ಮೊಖ್ತೇಸರ ' ಮೊಖ್ತೇಸರ* ` ನೋ. 

ಮೊಖ್ತಾ ರ್‌ನಾಮೆ ' ಮೊಖ್ತಿಯಾರ್‌ನಾಮ ` ನೋ. 

ಮೊಖ್ಹ್ಯಾರ " ಮೊಖ್ತಿಯಾರ್‌ ' ನೋ: 

ಮೊಗ, ಮಕ. ಮುಕ, ಮೊಕ (ನಾ). ೧. ಮುಖ ; ಮೋರೆ: “ವದನ 
ಮಾನನವರಾಸ್ಯಂ . - . ವಲ್ಚೆಲ ಮೊಗಕ್ಕೆ ನಾಮಂ” (ಎಸ್ತುಕೋ- ೬೯-೦೩); 
ಮೊಗಮೆಂಬಂಬುಜದಲರು . . ಎನೆ -ಸುಯುಕ್ತರೊಪೆಕಮಕ್ಕುಂ 
(ಕಂರಾ. 4-33) : ಮೊಗಮಂ ತಾವರೆ ಕಣ್ಣನುತ್ವಳದಳೆಂ ಧಮ್ಮಿಲ್ಲಮಂ 
ಸೋಗೆ . ಆರಾಧಿಸಿ ಪೋಲ್ತುವು (ಅಂತ: 


(ಹಂಡು: ೨೮೦). 


೬-63), ಯಮರಾಜನ 


ಕುಮಾರನ ಮೊಗವ ನೋಡಿದನು (ಕುವ್ಮಾರ್ರೋ. ೮-0೭): ೨. ಬಾಯಿ: 
ಮೊಗದೊಳ್‌ ವಾಗ್ಯಧು ಸುತತಮಗಲದೆ ನಿಲೆ - , , ತಪದುಜ್ಜುಗ 


ಮೆಂತುಟೋ ಮೇಘಚಂದ್ರಮುನಿಪುಗವರಾ (ಸಮತ, 0-30) ; ತನ್ನ ಮೊಗ 
ದೊಳೊಂದಕ್ಕರಮಂ ಪೊಅಮಡಿಸಲಜ್‌ಯದಟ್‌ತಮನಟ್‌ಯದರೊಳ 
ಮೆಟ್‌ವ ಸಾಸಿಗಂಿದಿರುಂಟೇ (ಮಥ. ೦-೩೩); ವಿಮಾನಂಗ್ಗಳ ಫೇರಣಿ 
ಪೋಲ್ತುದು ತೆಜಕಿದ ಮೊಗದ ಪೇಟಗಳಿರವಂ (ತಂತ್ರ ಶೆ. ೩-೩೪)- ೩. ದಿಕ್ಕು; 
ದೆಸೆ: ಪಡುವಮೊಗವನಾಗಿ: ರೋಮಂ ಗಡ ತಲೆಯಂ ಪೆಕ್ಕಲೊಡನೆ 
ಸಿರಿಯುಂ ಪೋದಂತೊಡನಾರು ನುಡಿವರುಮಿಲ್ಲ (ಸಮಶೆ- ಕನುವಿಂರ- 3,೩6೩- 
೪: . ಶುಭದಿನದೊಳ್ಳೊಜಮಟ್ಟು ಪಡುವಮೊಗದೆ  ಪಯಣಂಬೋಗಿ 
(೨ಂಶಂ- ೬-೬ ನ); ಎನಗಾವ ಮೊಗಮೊ! ಸುಡು ಸೀತೆಯಿಲ್ಲದೀ ನಾಡಂ! 
(ಉಜೂಕ್ಕ- 9೬-03), ೪. ಎದುರು ; ಸಮ್ಮುಖ : ಅವರಿರ್ವರುಮೆನ್ನ 


೭೪೪೫ 


30 


40 


ಮೊಗಂಗಿಡಿಸು 


ಮೊಗದೊಳ" ನಿಲ್ಲದೆ ಪೋದೊಡೆ (ಕಾರೂತು- 06). ೫. (ಆಲಂ) (ಮುಖ 
ವನ್ನು ತೋರಿಸುವ) ಧೈರ್ಯ; ಆತ್ಮವಿಶ್ವಾಸ ; ಅಂಧನರೇಂದ್ರನ 
ಮೊಗಮಂ ಗಾಂಧಾರಿಯ ಮೊಗಮನಾವ ಮೊಗದೊಳೆ ನೋಟಕ್ಕೆಂ. 
(ಗರಾಯು. ೩-೭೦; ಆಗಳವರ್‌ ತಾಯ ಮೊಗಮನಾವ ಮೊಗದೊಳು 
ನೋಡುವಮೆಂದು ನಾಣ್ಣಿ (ಸುಕುನೂ. ೨-೩೨ ನ): ೬. ಮೊದಲು; 
ಆರಂಭ: 'ಮೊಗಗಳ್ತಲೆ' ಪರಾ. ೭. ಮುಂಭಾಗ; ಅಗ್ರಭಾಗ: "ಮೊಗ 
ಸೂನಿಗೆ' ಪರಾ. ಮಕ : ೧. ನಾಯಿಲ್ಲಿ ಮಾತಾಡಿಸ್ತೀನಿ- ಅಲ್ಲಿ ನೀವು 
ಒಬ್ಬರೊಬ್ಬರ ಮಕ ನೋಡ್ತಾ ನಿಂತೀರಲ್ಲ? (ಕುರಿ. ೬): ನಿಮ್ಮ ಮಕಾ 
ನೋಡಿದರ ಏನೋ ಚಿಂತಿ, ಹಿಡಿದ್ದಂಗ ಕಂಣತೇತಿ (ಗ್ರಾಮಾಯ- 0೩೦), 
ಮುಕ : ೧. ಖಕಾರಕ್ಕೆ ಕಕಾರಂ . . . ಮುಖ-ಮುಕ. ಶಂಬಿ-ಸಂಕ 
(ಕಮರ- ೨೩೩ ಪ್ರಯೋ); ಯಾಕೆ ಗೌರಿ. ಬೆಳಗ್ನಿಂದ ಎಂಕ ಗಡಿಗೆಗಾತ್ರ 
ಮಾಡ್ಕೊಂಡು ಕುಂತಿವೀಯ? (ಕನ್ನಾ: 90). ಓ. "ಕಾರ್ಮುಕ್ಕ' ಪರಾ: 
ಮೊಕ: ೧. ನಾವು ಟೀಪುಸುಲ್ಹಾನರಿಂದ ಸ್ನೇಹದ ಮೊಕ ತಿರಿಗಿಸಿ 
ಇಂಗ್ರೇಜ್‌ಸರಕಾರದ ದೋಸ್ತಿ ಮಡಗಿ (ಉಾತೇಂಕ್ರ- ೪); ಮೊಕಾ ನೋಡಿ 
ಮಣೇ ಹಾಕುತ್ತಾರೆ (ಶುದ್ಮಹ- 0೪೫); ಕೆಂಪಿ ಬಂದು ಮೊಕ ನೋಡಿದಳು 
(ಮಜ: ೦೨)- ೩. ಅಲ್ಲಿ ಮೂಡಣ ಮೊಕಿಂದಿಳಿದು ಬರಲು' (ಏಕ. ೫14 
ಶಕ್ಕಪಾ- ೪೨-೬೭; 2226) . 

-ಮಕಾಡಿ, ಮಕಾಡೆ, ಮಖಾಡೆ ಎ ಮುಖಕೆಳೆಗಾಗಿ ; ಬೋರಲಾಗಿ: 
ಮಗು ಮುಡಿ ಬಿತ್ತು (630); ಮಂಚದ ಹಾಸಿಗೆ ಹಂಚ್ಕಾಡಿ ಹೋಗಿತ್ತು 
ಮೈಚಾಚಿ: ಮಕಾಡೆ ಮಲಗ್ಯಾಳೆ (ಣ9ರಕ- 3); ಅವನ ಮುತ್ತಾತ . . , 
ಹೂತಿಟ್ಟ ಗೊಂಬೆಗಳು `ಥಕ್ಕಥೈ' ಎಂದು ಕುಣಿಯುವುದನ್ನು ನೋಡಿ 
ಅವನ್ನು ಎಕ್ಕಡದ ಕಾಲಿನಲ್ಲಿ ಒದ್ದು ಮಕಾಡೆ ಮಾಡಿ ಬರೋನಂತೆ 
(ಇನ್ನೂರು: ೦೬);  ಪಟ್ಟಿಮಂಚದ ಮೇಲೆ ಮಖಾಡೆ ಮಲಗ್ಯಾಳೆ 
(ಕಾಶರ- 0೬3), ಮಖಾಡೆಯಾಗಿ. ಮುಖಾಡಿಯಾಗಿ, ಮೊಕಾಡೆಯಾಗಿ, 
ಮೊಕ್ಕಡೆಯಾಗಿ ಎ ಮುಖಕೆಳೆಗಾಗಿ; ಬೋರಲಾಗಿ: ಮುದುಕನು ಪುನಃ 

- ಕಣ್ಣುಮುಚ್ಚಿಕೊಂಡು  ಮಖಾಡೆಯಾಗಿ ಮಲಗಿಬಿಟ್ಟನು 
(ಶ್ರೀಕತೆ. ೦೦೨); ಈ ಶಂಕೆಯಿಂದ ಆರ್ಧಕುಳಿತಿದ್ದ ನಾನು ಹಾಗೇ 
ಮುಖಾಡಿಯಾಗಿ ಕೆಳಕ್ಕೆ ಮಲಗಿದೆ (ಕೆಂಕೆ. ೦೬೬); ಮೊಕಾಡೆಯಾಗಿ 
ಬಿದ್ದರೂ, ಮಾಸೆ ಮಣ್ಣಾಗಲಿಲ್ಲ ಅಂದನಂತೆ (ಗಾರ); ಚಿಂತಾಕುಲನಾಗಿ 
ಮಂಚದ ಮೈಲೆ: ಮೊಕ್ಕಡೆಯಾಗಿ ಮಲಗಲು (ಕುಟ್ಟ: ೬೬). ಮೊಕ 
ಕಟ್ಟಿಕೊಳ್ಳು ಎ ವಿರೋಧ ಕಟ್ಟಿಕೊಳ್ಳು; ಮುಖ ಕೆಡಿಸಿಕೊಳ್ಳು; 
ನಿನ್ನಂತವರ ಸಂಗಡ 'ಮೊಕ ಕಟ್ಟಿಕೊಂಡ" (ಕಳುನು- 0೬೦)-ಮೊಗಮಾಡು -. 
ಎದುರಿಗೆ ನಿಲ್ಲುವಂತೆ ಮಾಡು: ಎದುರಾಗಿಸು: ತೆಗೆದು ಹಿಮ್ಮೆಟ್ಟುವ 
ಬಲವ ನಿಲಿಸಿಕೊಂಡು ಮೊಗವರಾಡಿ ಮತ್ತೆ ಮೋಹರವ ಧಿಗಿಲನೆ ಬಂದಡ್ನ 
ಲಾದನು (ಕುರಾಸಾಂ" ೦೩-೪೨): [<ಸಂ. ಮುಖ! ತಮ್ಮಿ ಮುಕ, 
ಮೊಕ; ಮಲ. ಮುಕ; ತುಳು. ಮೊಗ, ಮುಗನ್ಮು ತೆಲು, ಮೊಗ್ಗು 


ಸ್ಕೈ 
ಕೋಲಾ. ನಾಯ್ಕಿ. ಮೊಕಮ್‌; ಪರ್ಜಿ. ಮೊಕೊಮ] 


ಮೊಗಂ 'ಮೋಘಮ್‌' ನೋ: 

ಮೊಗಂಗಿಡಿಸು. ಮೊಗಗೆಡಿಸು (ಕ್ರಿ)- ೧. (ಆಲಂ) ಅವಮಾನಮಾಡು: 
ಪಡಿದಟವಾಂತು ಬಂದ ಸಿಂಗಳರಾಯನಂ ಮೊಗ್ಗಂಗಿಡಿಸಿ ಜಸಂ ಬೆಸಂಬಡೆಯೆ 
ಬಲ್ಲಿಗನೀ ಪರಿ ಚಲ್ಲವಾಡಿದಂ ಮೊಗಗೆಡಿಸು; ೧. 
ಲೋಕದಲ್ಲಿ ಗುಣವಂತರ್ಗೆ ಯಾವನಾನೊರ್ವವಂ ತಬ್ಬಿದೊಡೆ ಮೊಗಗೆಡಿಸು 
ವುದು ಧರ್ಮವೇ (ಸಮ್ಮ3- 00-89)- ೨. ದಿಕ್ಕೆಡುವಂತೆ ಮಾಡು; 
ದಿಗ್ಭ್ರಮೆಗೊಳಿಸು : ಕರಿತುರಗ ಕಾಲಾಳ 'ಮೋಹರ ಮೊಗಗೆಂಸೆ 
ಲೋಕವನು (ಕುಣ: ೭೬-೦೦0); ಸರಸಿಜೋದೃವನ ಮೊಗಗೆಡಿಸಿ 


(390: 3-16). 


ಮಾಜದಳು (ಸರ್ವಜ್ಞ - ೦೬೩6). [ಮೊಗ _ ಕಿಡಿಸು (ಆ ಕೆಡಿಸ್ಬು)] 


ಮೊಗಂಗಿಡು ೭೪೪೬ 

ಮೊಗಂಗಿಡು (ಕ್ರಿ). ೧; ಮುಖವು ವಿಕಾರವಾಗು; ಮುಖವು ಬಾಡು 
೨. (ಆಲಂ) ' ಆಹಾರ ಮುಂತಾದುವುಗಳ ಅತಿಸೇವನೆಯಿಂದ 
ಅಸಹ್ಯಪಡು ; ಬಿರಿದೊಂದು ಮುಗುಳ ಕಂಪಿನೊಳೆ ಮೊಗಂಗಿಡುವುವು 
ತುಂಬಿಗಳ್‌ (ಶುಶಥಾ. 0-೫೬) [ಮೊಗ  ಕಿಡು (ಇ ಕೆಡ್ಕು)] 

ಮೊಗಂಗುಡು.* ಮೊಗಂಗೊಡು ' ನೋ: 

ಮೊಗಂಗೊಡು, ಮೊಗೆಗುಡು, ಮೊಗಗುಡು, ಮೊಗಗೊಡು (ಕ್ರಿ)- 
ಮುಖವನ್ನು ತೋರಿಸು: ಎದುರಾಗು; ಹೊರೆಗಾಣದಿಹ ನೇಹಗಲ 
ಹದೆ ಮೊಗಂಗೊಡದ ಗಿರಿಸುತೆಯ ಬೆಂಗಡೆಗೆ ಸೊಪ್ಪಳಾಗದ ತೆಅದೊಳಿರದೆ 
ಬಳಿಸಂದು (ಕಪು. ೩8-0). ಮೊಗಂಗುಡು : ನುಡಿಯದೆ ಕೆಮ್ಮನಿರ್ಪಿರ 
ವಿದಾವುದು ಕಾರಣಮಾವುದೀ ಮೊಗಂಗುಡದಿರವು (ಶಂತಥಾ- 6-೭೬) ; 
ಎಡೆಗುಡೆ ಸಾರು . . . ತಾಂ ಮೊಗಂಗುಡೆ ಪದವೆತ್ತು ಚುಂಬಿ; 
(ಕಂಠ್ರಫು- ೬.6೨)... ಮೊಗಗುಡು.: ಬೊಮ್ಮ ರಸ :- (ಮೊಗಗುಡದೆ) 
ಇರಬೇಕು, ಇರಬೇಕು . , . ನನಗೆ ಸರಿಯಾಗಿ ನೆನಪಿಲ್ಲ (8 
ಮೊಗಗೊಡು ; ತವಕದನುವಟದಪ್ಪ ಮೊಗಗೊಡೆ ಪವಣಜ್‌ದು' ಚುಂಬಿ! 
ಸುತೆ ಇಂದುಟಿ ಸುಧೆಯನೊಸೆದೀಂಟಿ (mem: 9-00)- 

[ಮೊಗ + ಕೊಡ್ಕು] 

ಮೊಗಂಚಿತ (ನಾ ). ಮುಖದಲ್ಲಿರುವುದು ; ಪಂಚಲಪನಪಂಚಪಂಚಾಕ್ಷರ 
ಗಳೆ ಮೊಗಂಚಿತಮಾಗಿರಲವಳೆ' ನಾಂ ಚೆಲ್ವ ಕಾಣ್ಮೆಯೆಂದುಂ ಚಮೂಪನ 
ಶಿರಕಾಂತಿಗಂ ಪಡಿಯಪ್ಪೆ ನೆಂದು (ಶೈರಫೇ- ೦-೨೬೪). 

[೩ ಸಂ. ಮುಖಾಂಚಿತ] 

ಮೊಗಂದಿರಿ (ಕಿ) ಮುಖ ನ್ನು ತಿರುಗಿಸು ; ವಿಮುಖವಾಗು: ಉಟ 
ದರಸುಮಕ್ಕಳೆಲ್ಲಂ ಕರ್ಣ ಶಲ್ಕರ್‌ ಮೊಗಂದಿರಿದುದಂ ಕಂಡು ಮನಂಗೆಟ್ಟು 
(20೬0. 4-೩೦ ನ); ಮಾರ್ಮಲೆದಿಸಲ್ಕೆ ಮೊಗಂದಿರಿದಂದವಂದಿರುಂ 
ತುಜುಗಿರೆ ಬೆನ್ನೊಳಂಬುಗಳುಮಂಬನೆ ಕುಣುತುಮೋಡೆ 
(ತೇಮಿಪು- ೦೨-೨೬೦). [ಮೊಗ _, ತಿರಿ] 

ಮೊಗಂದಿರಿಪು. ಮೊಗಂದಿರುಪು, ಮೊಗಂದಿರುವು. ಮೊಗಂದಿರುಹು, 


pS 


೦-೪), 


ಭೀತಿಯಿಃ 


ಮೊಗದಿರುಹು (ಕ್ರಿ). ೧. ಎ ಮೊಗಂದಿರಿ : ಅಂತತಿಬಿಪಿತಕಿಶೋರ 
ಕೇಸರಿಯಂತೆ ಪರಾಕ್ಷ ಮೈ ಕಸಹಾಯನಾಗಿ ಮದಾಂಧಗಂಧಸಿಂಧುರ' 
ಘಟೆಯಂ ಮೇಗಣ ನಿಷಾದಿಯೋಧುಗ್ರಗಣ್ಯರುಮಂ ಮೊಗಂದಿರದೆ 


ಮೊಗುದಿರಿಸು (ಪ್ರವ ಬೆಸದೊಳ್‌ ತೊಡರ್ದು ( ಕಾಂತಿಪು- ೪-೦ ನ); 
ಬಲ್ವಿಗೆಯಂ ಕಂಡಂತೆ ಮೊಗುದಿರಿಪುತ್ತುಂ ( ರರ್ಕಾನ್ನು. 9-೭೭) - 
ಮೊಗಂದಿರುಪು ; ೧. ಜವನಧಿಕಾರಂ ಮಿಟ್ಟುವ ಜವಕೆ ಮೊಗಂದಿರುವೆ 
ಕೊಲ್ವ ಮೆಬ್ಸಿರಿ ನೆಲಸಿತ್ತವನೋದು ಗದೆಯೊಳೆನಲ್‌ (ಓಶೋ. ax). 
ಮೊಗಂದಿರುವು : ೧. ಸಂಪಗೆಯ ಕಂಪಿಂಗೆ ಕಂಪಿಸಿ ಮಲ್ಲಟ್‌ಗೊಂಡೊಲ್ಲದೆ 


ಮೊಗಂದಿರುವಿ ಪರಿತಂದು ಸಾದೆರದಿಂ ಪೂದೋಂಟದ ಪ್ರಸೂನಕುಲ | 
ಮನಂಡಲೆದು ಬಂಡುಣ್ಬಲ್ಲಿ (೧೦೫. 3-೬೦ ). ಮೊಗಂದಿರುಹು: ೨. 
ಮುಖವನ್ನು ಹೊರಳಿಸು: ಅಭಿಮುಖವಾ ರಾಜಕಾರ್ಯಮಂ 
ಕಡೆಗೆ ಮೊಗಂ! ವರಸಂಗೆ ನಳಿನಾಕ್ಷ 
ನಿಂತೆಂದನು (ಬೈ, ೨-೩): ಮೊಗದಿರುಹು ; ೧. ಮಳೆಗೆ ಮೊಗ 
ದಿರುಹುವುದೆ ನು (ಕುವ್ಮಾರ್ರೊ ೪: 3-೩೫೬) ; ಹೊಂದಿಕೆಯ ಹೊಲ| (0 


ಬಲ್ಲವೀ ನುಡಿಯೆಂದು ಸತಿ ಮೊಗದಿರುಹಲೊ। 

(ತೊರರಾ- 8-2-೭೩). [ಮೊಗ _ ತಿರಿಪ್ರು] 
ಮೊಗಂದಿರುಪು " ಮೊಗಂದಿರಿಪು” ನೋ. 
ಮೊಗಂದಿರುವು ` ವೊಗಂದಿರಿಪು" ನೋ. 
ಮೊಗಂದಿರುಹು " ಮೊಗಂದಿರಿಪು' ನೋ. 
ಮೊಗಂದೋಜು, ಮೊಗದೋರು, ಮೊಗದೋಜ್ಯು (ಕ್ರಿ). ಮುಖ 


ನಿಂತೆಂದನನಿ ಹನುಮಂತ 


ಮೊಗಂಮುರಿ 
ವನ್ನು ತೋರಿಸು: ಕಾಣಿಸಿಕೊಳ್ಳು; ಗೋಚರಿಸು; ಪ್ರ ರ್ರತ್ಯಕ್ಷವಾಗು : 
ಏನಸ್ಸಂತಾನಮೆಂಟುಂ ಕಿಡೆ ನಿಜಗುಣಮೆಂಟುಂ ಮೊಗಂದೋಜಕ 


(ಶಂಠಾಮಾ- ೦-೨) ; ಶರತ್ಕಾಲಮತಿಕ್ರಮಿಸಿ ಮೇಲೆತ್ತಿ ಬದು ದೊಗಂ 
ದೋಟ್‌ ವರ್ಷಾಕುಲಮಂ ಪಲಾಯನಮನೆಯ್ದಿಸುವುದುಂ (ಶಾರಪು. 
1-೬೪ ವ). ಮೊಗದೋರು ; ಬಾಲಭಾಸ್ಕರನು ಮೊಗದೋರೆ ಸರಸಿಜ 
ಮರಳ್ಳುಮಾನಂದಿಪಂತೆ (ಸವ. ೧೩-೨೨) ; ಆಗ ಹೋದವ ತಿರುಗಿ 
ಈಗ ಮೊಗದೋರಿಹನು (ಏಸೀಗೀ, ೨೭-೦೩) ; ಹತ್ತೂರ ಕೊಡತಿನಿ ಮೊಗ 
ದೋರು- (ಟಗ: ೨0)... ಮೊಗದೋಜ್ಯು : ಬಾ ಮಗನೆ 
ಮೊಗದೋಲಸನುತ ಹಲುಬಿದನು ಕಲಿಪಾರ್ಥ (ಕುನ್ಮಾರ್ರೋ, ೮ ಸೂತನೆ) ; 
ಕಾನನದೊಳಗೆ ನಂಬಿದ ನಾರಿಯನು ಬಸುಡುವರೆ ತನಗಿನ್ನಾರು ಗತಿ 
ಮೊಗದೋಜಕಿನುತ ಹಲುಬಿದಳು (ತಳಕು ೩-೨3): [ಮೊಗ 4 ತೋಟ] 

ಮೊಗಂನೋಡು (ಕ್ರಿ). (ವಸ್ತುವಿನ ಬೆಲೆ ಇತ್ಯಾದಿಗಳ ಕಡೆ) ಗಮನಿಸು; 
ಲಕ್ಷಿಸು; ಬಣ್ಣವಣ್ಣಿಗೆಯ ಜವಳಿಗಳನೆ ಮೊಗಂನೋಡದೆ ಸೂಸಿದಾಗಳಿ 
(ಆದಿಪು. ೪-೩೪ ನ). [ಮೊಗ 4 ನೋಡು] 

ಮೊಗಂಬಡೆ ' (ಕ್ರಿ). ೧: ರೂಪು ತಳೆ; ಆಕಾರ ತಾಳು; ಮೂರ್ತಿ 
ವತ್ತಾಗು : ತುಂಬಿ ತುಳ್ಳುವ ಮೊಗದ ಮೊಗಂಬಡೆದ ಸೊಬಗು ಪದ್ಮ 
ಸದ್ಮನ ಮೊಗಸಿರಿಯನೆಡವುತೆಡಂ ಮಾಡೆ (೫ನೂಕ್ಕ: ೧೩೯-೦೦): ೨. 
ನಯವಾದ ಮಾತುಗಳಿಂದ ಮನವೊಲಿಸು; ಸರಸಸಲ್ಲಾಪವಾಡು ; 
ಅನುನಯಿಸು : “ ಮೊಗಂಬಡೆ-ಅನುನಯನೇ " (ಹರ. ೫) ; ಕಲ 
ಭಾಷಿತಸುಧಾಜಲದಿಂ. ಸರಸ್ವತಿಯ ಕಲುವಲೇಪಮಂ ಕರ್ಚಿ ಕಳಿವಂತೆ 
ಮೊಗಂಬಡೆದು (ಶಂಠಾನಾ- ೩-೯ ನ). [ಮೊಗ 3. ಪಡೈ) 

ಮೊಗಂಬುಗಿಸು (ಕ್ರಿ). ಮುಖಾಮುಖಿಯಾಗಿಸು; ಸಮ್ಮುಖವಾಗಿಸಂ ; 
ಅಂತಾ ದಂತಿಘಟೆಗಳನಾರೋಹಕರ್‌ ತೋಟ ಕೊಟ್ಟೊಂದೊಂದರ್ಕೆ 
ಮೊಗಂಬುಗಿಸಿದಾಗಳ್‌ (ಕಂಕಳಾ. 0೦-೪೩ ವ). 

[ಮೊಗಂಬುಗು (ಆ ಮೊಗಂಬೊಗು) + - ಇಸ್ಸು] 

ಮೊಗಂಬುಗು * ಮೊಗಂಬೊಗು ' ನೋ. 

ಮೊಗಂಬುಗುತರ್‌ (ಕ್ರಿ). ಮುಖಾಮುಖಿಯಾಗಿ ತಾಗು: ಎದುರಿಸು ; 
ಅಗದೊಳಗಂ ಮೊಗಂಬುಗುವವೋಲ್ಕದದಾನೆಗಳಾನೆಯೊಳ್ಕೊಗಂಬುಗುತರೆ 
(ಶಂರಾಮಾ- ೦೩-೮೦). [ಮೊಗ 4. ಪುಗುತರ್‌ («ಆ ಪೊಗುತರ್‌)] 

ಮೊಗಂಬೊಗು, ಮೊಗಂಬುಗು (ಕ್ರಿ): ೧: ಮುಖಾಮುಖಿಯಾಗಿ ಮೇಲೆ 


ಬೀಳು:  ಮೊಗಂಬೊಕ್ಕಿದು ಭೀಮಂ ದೇವ ದುಶ್ಶಾಸನರುಧಿರ 
ಮುಮಂ ಪೀರ್ದ ತಾಣಂ (ಗರು. ೫-೨); ಪತ್ತುವ ಲಗ್ಗೆಗೆ ಮಾರಿ 
.ಯೊಳ್‌ ಮೊಗಂಯೊಕ್ಳವೊಲಾಗೆ ಬೆರ್ಟಿದನವಂ (ತಂದ್ರಫು. ೫-60). 


ಮೊಗಂಬುಗು : ೧. ದಿಗಿಭಂ ದಿಗಿಭಕ್ಕೆ ಮೊಗಂಬುಗುವಂತಿರೆ ಸಂಚಿ 
ವಾರದಿಂ ಧನದೀದೆಂ ಮಿಗಿಲುದ್ಧಾನಿಯ ದಾನಂ (೫. 0-೬೦) ; 
ಅಗದೊಳಗಂ ಮೊಗಂಬುಗುವವೋಲ್ಕದದಾನೆಗಳಾನೆಯೊಳ್ಳೊಗಂಬುಗುತರೆ 
(ಶಂರಾವಡಿ, 04-0). ೨. ಮುಖವನ್ನು ಮುತ್ತು,--ಕವಿ: ನಗೆ 
ಮೊಗಮಂ ಪೊದಳ್ಳೆಲರ್ದ ತಾವರೆಯೆಂಬ ವಿಮೋಹದಿಂ ಮೊಗಂಬುಗ' 
ಲೊಡಂ (ತುಕಣ- ೩-00) ೩. ಎದುರಿಗೆ ಕಾಣಿಸಿಕೊಳ್ಳು, : ದೆಸೆದೆಸಿ 
ಯೊಳಂ ತಳವೆಳಗಾಗಿ ಪರಿತಂದು ನಾಣ್ಣಿ ಮೊಗಂಬುಗದೋರೊರ್ವರ 
ಪೆಜಗಡಂಗಿ ಗೆಂಟಿನೊಳಿ  ಮೆಲ್ಲಮೆಲ್ಲನೆಣಸುವ  ರಾಜಪುತ್ರಸಹಸ್ರಂಗಳ 
ಮೊಗಮಂ ನೋಡಿ (ಗರಂಉ- ೪೩೬). [ಮೊಗ . ಪೊಗು] 
ಮೊಗಂಮುರಿ, ಮೊಗಮುರಿ (ಕ್ರಿ). ೧. (ನೋವು, ಬೇಸರ, ಜುಗುಪ್ಸೆ 
ಗಳಿಂದ) ಮುಖವನ್ನು ವಿಕಾರ ಮಾಡು : ಅಣಂ ಮೊಗಂಮುರಿಯ 
ದಳ್ಯದೆ ಬೇನೆಗಳೊಳ್‌ ಮೊಗಂಗಳಂ ಬಿನ್ನಗೆ ಮಾಡದಿರ್ದರಳವಚ್ಚರಿಯಾಗೆ 


ಕೆಲ ಮಹಾರಥರ್‌ (ಶುಶಕಾ. ೦೦-1); ಚಿಂತಿಸುತಮಾವೆ ಮೊಗಂ 


ಮೊಗಂಸಾರ್ಚು ೭೪೪: 


ಮುರಿದೀವ * ಗುಣಂ ಗುಣದಂಕಕಾರ್ತಿಯಾ (ಕಷ. ೦೨-೦೭): 
ಇಂತಪ್ಪವಮಾನಮಾದುದೆಂದು ಮೊಗಂಮುರಿಯೆಯಂ (8ಗ2. ೦೩-೭೭ ನ); 
ಅಮಂಗಳವನೀಕ್ಷಿಸಿದಂತೆ ಮೊಗಂಮುರಿದು ಮಾತು: ನಿಲ್ಲಿಸಿದರ್‌ (ಶ್ರೀರಾನತಿ, 
30-893): ೨. ಮುಖವನ್ನು ಬೇರೆಕಡೆಗೆ ತಿರುಗಿಸು; ಪರಾಜ್ಮುಖ 
ನಾಗು; ವಿಮುಖನಾಗು : ಮದ್ರರಾಜನಳಿಯನ ಪರಾಕ್ರಮಕ್ಕೊಸೆದು 
ಮೊಗಂಮುರಿಯದೆ ಪೆಠತುಂ ರಥ[ಮಂ ತರಿಸಿ ಕನಲ್ಮಡರ್ದು ಕದನಕಾಗಳೆ 
ನೆಲಕೆದಂ) (ಕಂಶಠಾ- 0೦-೦0). ಮೊಗಮುರಿ: ೨. ಸುಯೋಧನನ 
ಮೊಗಮುರಿಯಲೆಚ್ಚು . - . ಹಾಯ್ಜನು ಮತ್ತೆ ಸೈವರಿದು (ಕನ್ನಾಳ. 
ost). [ಜೊಗ 4 ಮುರಿ] 

ಮೊಗಂಸಾರ್ಚು (ಕ್ರಿ): ಮುಖವನ್ನು ಹತ್ತಿರ ತರು: ಮೊಗಂಸಾರ್ಚಿ 
ನಾನಾರಸಂ ಕಣ್ಣೊಳಿಪನ್ನಂ ಮೂರ್ತಿನಾರಾಯಣನೈಪನನವಳ್‌ ಮೆಚ್ಚಿ 
ನೋಡುತ್ತವಿರ್ದಳ್‌ '(ಗರಂಣ: ೦೩೬): [ಮೊಗ 4 ಸಾರ್ಚು,] 

ಮೊಗಗತ್ತಲೆ * ಮೊಗಗಳ್ತಲೆ' ನೋ: 

ಮೊಗಗನ್ನಡಿ (ನಾ). (ಆನೆ. ಕುದುರೆಗಳಿಗೆ) ಮುಖದ ಮೇಲೆ ತೊಡಿ 
ಸುವ, ಕನ್ನಡಿಗಳನ್ನು ಆಳವಡಿಸಿರುವ ಬಂದು ಬಗೆಯ. ಅಲಂಕಾರ 
ಸಾಧನ : ಮಿಸುನಿಯ ನಿಗಳದ ಮೊಗಗನ್ನಡಿ ಕಾಂತಿವಿಸರದ ಚೆನ್ನ ಹಕ್ಕರಿಕೆ 
ಪೊಸಸಮಕಟ್ಟಿನ' ಶುಲ್ಲಿಗಳಿಂದ ರಾಜಿಸುವ ದಿವ್ಯಾಶ್ವವೈದಿದುವು 
(ಕಂತವಿ- ೨೩-೯೦)- [ಮೊಗ ಕನ್ನಡ] 

ಮೊಗಗಳ್ತಲೆ; ಮೊಗಗತ್ತಲೆ (ನಾ)- ಕತ್ತಲೆಯ ಮೊದಲು; ರಾತ್ರಿಯ 
ಆರಂಭ; ಪ್ರದೋಷಸಮಯ: ಪಗಲಾಣ್ಮನೆಯ್ದಿದನಸ್ತಗಿರಿಯ 
ಬಂದು ಮೊಗಗಳ್ತಲೆ ಮೊಗದೋಲ್‌ (ಕುರಾಸಾಂ- 43-೬೯): ಮೊಗ 
ಗತ್ತಲೆ: ಮೊಗಗತ್ತಲೆಯೊಳಿಂದುವಿನುದಯರುಗ ಸೊಗಸಿದುದಿಂದ್ರ 
ದಿಕ್ಕಿನೊಳು (ಕ್ರೀಣಂ- ೬-೦); ಆಮೇಲೆ ಮೊಗಗತ್ತಲೆಯಾಗಲಾಗೆ 
ಕಾದಂಬರಿ ಉಪ್ಪರಿಗೆಯಿಂದಿಳಿದಳು ($3. ಓಂ). 

[ಮೊಗ  ಕೆಳ್ತೆಲೆ (ಇ ಕಟ್ಟಲೆ) 

ಮೊಗಗುಡು " ಮೊಗೆಂಗೊಡು ' ನೋ- 

ಮೊಗಗೆಡಿಸು ' ಮೊಗಂಗಿಡಿಸು' ನೋ: 

ಮೊಗಗೊಡು ` ಮೊಗಂಗೊಡು ' ನೋ. 

ಮೊಗಚು " ಮಗುಟ್ಬು "ನೋ: 

ಮೊಗೆಡು (ನಾ): ಎತ್ತರವಾದ ಪ್ರದೇಶ ; ದಿಣ್ಣೆ: ಊರ ಮುಂದಣ 
ಬಸವನ ಗುಡಿಗೆ ಮೂಡಲ ಮೊಗಡಿನಲ್ಲು ಮೂಡಮುಖವಾಗಿ (ಎಳು 211- 
ಶಿರುಕು. ೬೬-೦೦೬೩ ನ 2748)... 'ಮುಿಗು?, 

[ದೇ.8 ತಮಿ, ಮ: ನ ತೆಲು. ಮೊಗಡು ] 

ಮೊಗತುತಿ (ನಾ)- ಎದುರಿಗೇ (ಅಕಾರಣವಾಗಿ) ಹೊಗಳುವುದು : 

ಮುಖಸ್ತುತಿ: ಅರಸರಿಗೆ ಭನಿಕರಿಗೆ ಮೊಗತುತಿಯೆ ರಸವು (ಕರುತ್ಬಾ- 


30 


6೧-00); ನಿಷ್ಠುರವಾದಿ ಹೇಗೆ ತಾನೇ ಮೊಗತುತಿ ಮಾಡಬಹುದು 
(ಶೂಮಿತಾ- ೬೨): [ಮೊಗ - ತುತಿ] 
ಮೊಗದಿರುಹು ' ಮೊಗಂದಿರಿಪು ` ನೋ. 


ಮೊಗದುಂಸಕ್ಕರೆ ` ಮಗದುಮ್ಮಿಸಕ್ಕರೆ " ನೋ- 

ಮೊಗದುಗುಲ (ನಾ). ಮುಖದ ಮೇಲಿನೆ ಮುಸುಕು : ಅವಗುಂಠನ : 
ತಣ್ಮರಗ ಮೊಗದುಗುಲ ಕೈಪಿಡಿ ಡವಕೆ ಬೀಣೆ. - - ಕರ್ಷರದ ನಾಳಿಗಳ 
ಪಿಡಿದೊಡನೆ ನಡೆದರೊಲಿದು (ಕರ್ಮಳಾ. 6-೭) [ಮೊಗ 4- ದುಗುಲ್ಯ] 

ಮೊಗದುಮ್ಮಾನ (ನಾ). ಮುಖದಲ್ಲಿ ಎದ್ದು ಕೌಣುವ' ಚಿಂತೆ. - 
ದುಗುಡ : ಏನು ಹೇಳುವೆನವರ ರಣಸುಮ್ಮಾನವನು ನಮ್ಮವರ ಮೊಗ 
ದುಮ್ಮಾನವನು (ಕುವ್ಮಾರ್ರೋ: 0೫-33). [ಮೊಗ - ದುಮ್ಮಾನ) 


ಹ u 
ಮೊಗದೆಗೆ (ಕ್ರಿ)- ಬೇರೆಯ ಕಡೆಗೆ ಮುಖಿಮಾಡು. 


೭ ಮೊಗಪೆ 


ಗಿಸು; ಹೆಣ್ಣ ಕೊಡೆಂದು ನಮ್ಮಯ ತಂಗಿಯಿಂದಟ್ಟುವುದುಚಿತವಹುದು 
ಎಂದು ಮೊಗದೆಗೆಯಲ್ಯವರು (ಸಾಕ್ಮರಾ- ೩೦-೦೦)- [ಮೊಗ _._ ತೆಗೆ] 

ಮೊಗದೆರೆ (ನಾ). ಮುಖದ ಮೇಲಿನ ಮುಸುಕು ; ಅವಗುಂಠನ : 
ಎಳೆವೆಂಡಿರತ್ತತ್ತು ಮೊಗದೆರೆಯ ಕೀಳ್ವರ್‌ (ಶಾಂಸಿ- ೨-೩)- 

[ಮೊಗ  ತೆರೈ) 

ಮೊಗದೆಅ' (ಕ್ರಿ). ಬಾಯಿ ತೆಗೆ; ಬಾಯಿಬಿಡು : ಮೊಗದೆಳಕಿದ 
ಹುತವಹನ [ಣಕಾಂ. ಹೊಗೆದೆಗೆದ ಹೆಬ್ಬುಲಿಯ]ವೊಲು ರುಗರುುಗಿಪ 
ತೇಜದ . . . ಜವಗಿವರುಗಳ ಲೆಕ್ಕಿಸದದಟನು (ತೊರರಾ- ಬ). 

[ಮೊಗ _ ತೆಅ] 

ಮೊಗದೊಳೆ (ಕ್ರಿ). ನೀರಿನಿಂದ ಮುಖದ ಮಲಿನತೆಯನ್ನು ತೊಳೆ ; 
ಮುಖಮಾರ್ಜನ ಮಾಡು : ಮುನ್ನೇಸಜ ಕಾಣುತ ಮೊಗದೊಳೆದು 
(ಪ್ರಕ. 0-6೬) 7 ನಿದ್ರೆಯು ತ್ಯಜಿಸಿ ಮೊಗದೊಳೆವು. ಮುಕ್ಕಳಿಸಿ 
ಕಪ್ಪುರವೀಳೆಯಂಗೊಂಡು (ಕರಾ: ೩೦-೪೨): (ಮೊಗ - ತೊಳೆ;] 

ಮೊಗದೋರು ` ಮೊಗಂದೋಜು ' ನೋ. 

ಮೊಗದೋಜಟು, ' ಮೊಗಂದೋಜು ' ನೋ. 

ಮೊಗದೋಹ್ಕ, (ನಾ). ಮುಖದಲ್ಲಿ (ಗಾಯದಿಂದ) ಉಂಟಾದ 
ತೂತು, - ಡೊಗರು : ಮೊಗದೊ!ಜುಗಳ ಪೂರಾಯಘಾಯದ ತಾಜು 
ಧಟ್ಟಿನ ಹೆಣನ ಮೆದೆ ಹೇರಾಳ ರಂಜಿಸಿತು (ಕುಣಲ್ರೋ: 00-4): 

[ಮೊಗ 4+ ದೋಜು (ಆ ಡೊಂಗಜ) ] 

ಮೊಗನಹಲುವೆ (ನಾ)- ಒಂದು ಬಗೆಯ ಔಷಧೀಸಸ್ಯ : ನಾಂಗಲಿಕ. 
ಮೊಗನಹಜುವೆ. , . , ಕಲಸಿ ಗುದದಲ್ಲಿ ಪೂಸೆ ಎಲ್ಲಾ ಮೂಲವ್ಯಾಧಿ 
ಕೆಡಂಗುಂ (ಕಿಂ ott). [9 4 ಹಜುವೆ (ಎ ಹಜುಹೆ) ] 

ಮೊಗನಾಯಕ (ನಾ): ಸೈನ್ಯದ ಅಗ್ರನಾಯಕ : ಸೇನಾಪತಿ : ಮರುತ 
ಸುತ . . * ಮುರಿದು. ಮೊಗನಾಯಕರ ಹರಣಮಂ ಕೊಂಡು . . . 
ಕುಪ್ಪಳಿಸಿ ಕುಣಿದಾಡಿದ (ತುರಂಗ. ೬೬-೦೨)- 

ಮೊಗನೆಗಹು (ಕ್ರಿ). ಮುಖವನ್ನು 
ಭೀಮನ ದಲ 
ತಿರ್ದುದಾ ದುತಿ (ಕುಠ್ಶಾಲಕ್ರೋ- 5-೩೭), 

[ ಮೊಗ 4 ನೆಗಷ್ಮು (೬ ನೆಗಹೆ,)] 

ಮೊಗಪಟ (ನಾ). ಹಡಗಿನ ಮುಂಭಾಗದ ಹಾಯಿಯ ಬಟ್ಟೆ ; 
ಹಾಯಿಪಟ : (ಹಡಗಿನ) ಮುನ್‌ಕೂವೆಯ ಮೇಲಿನ ಮುಖ್ಯಪಟ: 
ಮೊಗಪಟಃ' ಮುಂಂಪಟ” (8೯೦೩೩11, ಇ05೭)- [ಮೊಗ 4 ಪಟ] 

ಮೊಗಪಾವಡ ` ಮೊಗವಾವುಡ ` ನೋ. 

ಮೊಗಪು. ಮೋಷ್ಠ (ನಾ). ೧. ಮುಂಭಾಗ ; ತಂದಿ; ಮುಖ: 
ಕಾಳೆಯ ಮೊಗಪಿನಲ್ಲಿ ಒಂದು ಜೀಟುಂಡೆ ಹುಟ್ಟಿ ಅದು ಆರ ಮಾತನೂ 
ಕೇಳಲೀಸದು (ಸಕತ. ಕ. 11” ೬೩೬-೬೩೬); ಹೊಂಗರದಿಗೆಗಡೆದು ಕರ್ಮಣಿಯ 

ಗಿದಿಟ್ಟನೆಂಬಂತೆ ಬಲ್ಕೊಲೆಯಿರಡಜ ಮೊಗಪು ತೋಟ್‌ದುವು 

೨೩. ಮೋಹ: ೨. ಸರ. ಡಾಬು ಮುಂತಾ 

ಮವುಗಳಲ್ಲಿರುವ ಚೌಕಾಕೃತಿಯ ಬಿಲ್ಲೆ : ಈಗಿನ ಕಾಲದಲ್ಲಿ ಮೋಪು 

ಇರುವ ಸರಗಳನ್ನು ಹೆಚ್ಚಾಗಿ ಯಾರೂ ಹಾಕುವುದಿಲ್ಲ (648) 

. ಮಲ. ಮುಕಪ್ಪ ; ತುಳು. ತೆಲು. ಮೊಗಪು] 

(ನಾ)- ೧. (ದ್ರವಪದಾರ್ಥಗಳನ್ನು ಮೊಗೆಯಲು 

ಬಳಸುವ) ಸಣ್ಣ ಪಾತ್ರೆ: ಮೊಗೆ: ಪ್ರತಿದಿನಕ್ಕೊಂದು ಮಲ್ಲಲ 

ಕೂಟುಮನೊಂದು ಮೊಗಪೆ ನೀರುಮಂ ನೆಲಮನೆಯೊಳಗಣ್ಣೆ ನೀಡಿದೊಡ 

ಇಬರುಂ ಪಚ್ಚುಗೊಂಡುಣ್ಬರ್‌ (ಎಕ್ಕಾರಾ- ೧೮೨-೦೦) ; ಈ ಖಳಸಂಸ್ಕೃತಿ 

ದು ಉಾಟಣದೊಳಗಮ್ಮ ನೀಂ ಮೊಗಪೆಯಾಗದೆ ತಾಳ್ವಪ 


[ಮೊಗ _.. ನಾಯಕೆ] 
ಮೇಲಕ್ಕೆಎತ್ತು : ಮೊಗನೆಗಹಿ 
ಕಣಿಯ ಹಿಡಿಹಿಂಗೆ ಲಾಗಿಸು 


ಧು 
ನಾಲಿಪುದೆು . *. 


ಮೂಗಬೀಣೆ 


ವರ್ಗಮಾರ್ಗಮಂಂ (6ರಳ್ಳ- ೩-೬0) ; ಕುಂಬಾಜನ 
ಬವರಿಯಂತೆ' ಜೂಟಣದೆ ಮೊಗಪೆಯಂತೆ (ರರ್ಮಾಮ್ಮ- ೯-೨೩). ೨. 
ಒಂದು ಊರಿನ ಹೆಸರು: ಬೂತರಸ ಕೊಜಕಾರಟ್ಟಿಯಂ ಪದಿಯ 
ಳೆಯು ನೆಲೆಗೂಜು ಮೊಗಪೆ ಅಳಿಯುವ ಬಿಟ್ಟಿ (ಎಕೆ. 1, ಗುಂತ್ಕುಕೇ- 
9-೫ 2800) - [< ಮೊಗೆ] 

ಮೊಗಬೀಣೆ, ಮೊಗವೀಣೆ (ನಾ). ಬಾಯಿಂದ ಊದುವ (ಕೊಳಲಿ 
ನಂತಹ) ಒಂದು ಬಗೆಯ ವಾದ್ಯ ; ಮುಖವೀಣೆ : ದೀಹವಕ್ಕಿ 
ಗಳಿಂಚರದ ಕೊಳಲ್‌, ಮೊಗಬೀಣೆಗಳಿಂದರೆವಣೌದೂರ್ವಂದಿಗಳ್‌ ಚೀಜಮ 
ದನಿಯ ಬುರುಗುಗಳಿಂ (ಶಕನಂ- 6-3)- ಮೊಗವೀಣೆ ; ವೇಣುವ 
ನುಡಿಯಿಸುತ ಕಿನ್ನರಿಯ ಕೌಶಲವಿಡಿದು ನಾದಿಸುತೆಸೆವ ಮೊಗವಣೆಯನು. 
ಕೈಳಿಸುತ . . 


ಚಕ್ರವಂತೆ ಮಕ್ಕಳಿಟ್ಟ 


* ಸತಿಯರೆಯ್ದಿದರು (ಸನತ್ಯು- ೦೬-೩೯): 
[ ಆ ಸಂ. ಮುಖವೀಣಾ] 
ಮೊಗಬೀರಚೆಟ್ಟು (ನಾ). ಒಂದು ಬಗೆಯ 'ಸಸ್ಮ : ಗಂಡುಖಿರನ 
ಗಿಡ. ಗಂಡುಕರೀತುಂದೆ ಮೊಗಬೀರಚೆಃ ನ್ಟ (ಮೃತಿಗಿ- ೭-0೦೬). 
[ -ತೆಲು. ಮೊಗಬೀಜಚಿಟ್ಟು ] 


ಮೊಗಮಂಟಪ (ನಾ). ದೇವಾಲಯ, ಅರಮನೆ ಮುಂತಾದುವುಗಳ 
ಮುಂಭಾಗದಲ್ಲಿರುವ ಮಂಟಪ .- ಹಜಾರ : ಮುಖಮಂಟಪ : 


ಮಂಣಿಸತ್ತಿಗೆಯ ಮೊಗಮಂಟಪದ ಬಣ್ಣವಟ್ಟಿಗೆಯ . , , ' ಮದನಗೈಯ 
ಜಾಗಿಲ್ವಾಡದ ಸಿಂಗರದೊಂದು ದೇಗುಲಂ ಕಣ್ಣೆಡ್ಡಮಾಗಿ ರಂಜಿಸುಂ 


(ಉಕ್ಕಿ. 9-೨೪). [ ಆ ಸಂ. ಮುಖಮಂಡಪ] 
MG 


ಮೊಗಮಜ್ಜನ (ನಾ). ನೀರಿನಿಂದ ಮು. ನ್ನು ತೊಳೆಯುವುದು ; 
ಮುಖಮಾರ್ಜನ ; ಮೊಗಮಜ್ಜನಮಂ ನೆಜ ಮಾಡಿ ದೇವಿಯರ್‌ 


ನಡೆಗೊಳಲಿರ್ದಪರ್‌ ಮನೆಗೆ (ಉಮ. ಬಟ); ಪಗಲಾಣ್ಮನ ಕಾಂತಿ 
ಪಸರಿಸಲಿರ್ವರು ಮೊಗಮಜ್ಜನವ ಮಾಡಿದರು (6೫3. 40-4). 
[ < ಸಂ. ಮುಖಮಾರ್ಜನ] 
ಮೊಗಮರಸು (ಕ್ರಿ). ಮುಖವನ್ನು ಮರೆಮಾಡಿಕೊಳ್ಳು; ಮುಖವನ್ನು 
ಮುಚಿ ಕೊಳ್ಳು : ಚಿಂತೆಯೀದಿನನಂದು ಮುಗಿಲ ಮುಸುಕಂ ತೊಟ್ಟು 
ಮೊಗಮರಸೆ (ಗೂರ್ಮೂ ೫೫-೧-೦೨): [ಮೊಗ -ಮರಸ್ಸು (ಆ ಮಜಕ್‌ಯುಸು)] 
ಮೊಗಮರೆ (ನಾ). ಗುರುತು ಸಿಕ್ಕದಂತೆ ಮುಖವನ್ನು ಮರೆಸುವ 
ಸಾಧನ : ಏನೋ ಒಂದು ಧೂರ್ತತೆಯ ಮೊಗಮರೆಯ ಗುರುತೋ 
(ಉರ: ೩). [ಮೊಗ «+ ಮರ್ಕೆ ( <ಮಜ್ಥಿ)] 
ಮೊಗಮಿಕ್ಕು. ಮೊಗವಿಕ್ಕು (ಕ್ರಿ). ೧. ಎದುರಾಗು; ಅಭಿಮುಖವಾ ನ 
ರಾಘವನ ಜನ್ನದ ಬಣ್ಣಗುದುರೆ ತೆಂಕಲ್ಲೆ ಮೊಗಮಿಃ ಹೈ ನಡೆಯುತು. 
ಮಿರ್ಪುದುಂ (೫ಕ್ಕೆ. ೩-0೪). ೨. ಎದುರುಬೀಳು ; ಎದುರಿಸು ಕ 
ಪ್ರತಿಭಟಿಸು : ಅಂತು ದಂತಿಫಟಿ ದಂತಿಘಟೆಯೊಳಾಂತು ವೆ ೈಯುಂ 
(ತಂಾನೂ: ೧೩-೭೬ ನ). ೩: ಮುಖವಿಡು; ಮುಖಹಾಕು : ನಗೆ ಮೊಗ 
ದೊಳ್‌ ತೆಳಂಬೊಳೆದು ನುಣ್ಣುಟಿಯೊಳ್‌ ಮೊಗಮಿಕ್ಕಿ . , . ಕಾಲುಗುರ್ಗ 
ಳೊಳ್ಳೆದೆ ಮಾರ್ಪೊಳೆದು. (ಕ್ಮಕಾ- ೩೩೦): ಪುತ್ತಿನೆಡೆಯೊಳ್‌ ಮೊಗಮಿಕ್ಕು 
ತಿಜುಂಪೆಗೆಂದು ಮತ್ತೆಡೆವಿಡದೂದುತಿರ್ಪಿನಮದೊಂದು ಮಹೋರಗಮಾನ 
ನಾಗ್ರಮಂ ಪಿಡಿದಡರ್ದಣ್ಲಿ ನೇಲುತಿರೆ ಸುಂಡಿಲವ್ಯೊಲ್‌ , . . ಎಸೆದತ್ತು 
ಬಲ್ಸರಡಿ ಕಾನನದೋ ಕರಿಪೋತದಂತೆವೋಲ್‌ (ರಕ. ೩-೭೯). 
೪. ತೊಡಗು: ಎಡೆಯಜದು ತೊಳಗುವಂತಿರೆ ಸಿ. £ ಸಿಡಿಲ್ಲು ಪೊ ( ಪೋ 
ಯ್ವೂಟ್ಟುದಾಗಳಂಗಜಕಲೆಯೊಳ್‌ ನಡೆ ಮೊಗಮಿಕ್ಕಿ ಲಯ್ಯಗಿಡದೊಡ 
ನುಲಿದುವು ಬೆರಲ ಕೊರಲ ನಾಲಗೆಯುಲಿಗಳ್‌ (ವೃತಾ ೬೩6 ಶೂದ್ರಕ)- 
ಮೊಗವಿಕ್ಕು: ೫. ಮಜವನ್ನು ತಿರುಗಿಸು,-ಹೊರಳಿಸು: ಮೊಗವಿಕ್ಕಿ 
ದತ್ತಲು ಮೊಜ್‌ವ ಹೆಣಮಯವೇನನುಸುರುವೆನು (ಕುವ್ಮಾರ್ರೋ. ೦೭-೨೩); 


40. 


48 


೭೪೪೮ 


ಮೊಗರೆಂಬ 


ಕೈ ಮಾಡಿದತ್ತಲು ಕರುಳೆ ಮಯ ಮೊಗವಿಕ್ಕಿದತ್ತಲು 

[ ಮೊಗೆ 4. ಇಕ್ಕು] 

ಮೊಗಮಿಡು. ಮೊಗವಿಡು (ಕ್ರಿ). = ಮೊಗಮಿಕ್ಕು ೩; ಕುರಂಗಸಂಕುಳ: 
ಭಿಲ್ಲರ ಬಿಲ್ಲ ಮೇಲೆ ಮೊಗಮಿಟ್ಟು . , , ನೋಡುತಿರ್ಪವು ನಗೇಂದ್ರ 
ಮುನೀಂದ್ರರ ರಾಂತಮೂರ್ತಿಯಂ (೧. ೦-೬); ಗರುಡೋದ್ಗುರದ 
ಪಚ್ಚೆಯಕಿರಣದೊಳೆಳೆವುಲ್ಲ ಶಂಕೆಯಿಂ ಸ್ಪಟಿಕಾಶೂತ್ಯರೆದೊಳ್‌ ಜಳರಂಕೆಯಿ 
ನಾದರದಿಂ ಮೊಗಮಿಡುವವಲ್ಲಿ ಮೃಗಶಾಬಂಗಳ್‌' (2ರಫ ೧-೦೬೦); 
ಅಧರದಿನಿದಂ ಬೆರಸುದತೆ. ಮೊಗಮಿಟ್ಟು ಪೊಂಬಟ್ಟಲೊಳ್ಳವಿದು ಮಿಕ್ಕ 
ಮಧುವಂ (ಕೈ ಬಣ: 08-88). ಮೊಗದಿಡು: ಅಧ್ವಶ್ರದುದ ಗೆ ಪರಿಹರಿಸೆ 
ನೀರೊಳು ಹೊಗಿಸಿಬೆನು ಹರಿ ಹಯಚತುಷ್ಟಯವ ಸರಸಿಯಲಿ ಮೊಗವಿಟ್ಟು, 
ಮೊಗೆದವು ಅಂಬುರುಹಾನನ 
ದೊಳ್ಳೊಗವಿಟ್ಟತಿಭರದಿ ನವೀನಲತಾಂಗಮನಮರ್ದಬ್ಬ (ಯಣ: ೯-9೨): 
ನೀಜನ ಬೊಗದೊಳು ಮೊಗವಿಟ್ಟು ಮುಂಡಾಡಿ (ಕಂತು ೯-00). 

[ಮೊಗ ಎ. ಇಡ್ಳು] 

ಮೊಗಮಿಟ್‌ (ಕ್ರಿ). ಮುಖವನ್ನು ತಿವಿ.-ಚುಚ್ಚು; ಸೊಪ್ಪು ಸೊವಡಾಗದೆ 
ಸಲಕಿಸಟ್ಟ ಪ್ಹದೆ ಮೊಗಮಿಜದು ಕಾರ್ದು ಚಪ್ಪಲರ್ವಿನೆಗಂ ಸಿಬ್ಬಿ ಟ್ಟು. 
ಕರೆದು ಕೊಂಡುವು ಸಪ್ಪದಮುಪ್ಪ! ಳದಿನೊಅಕವ ನಜುವಂಡುಗಳಂ (005. 
(೧೮೩)... [ಮೊಗ 4 ಇಂ] 

ಮೊಗಮಾ (ಕ್ರಿ). ಮುಖವನ್ನು ತಿರುಗಿಸು; ಅಭಿಮುಖವಾಗು 
ದಶರಥನೃಪಂ ಮುನೀಶ್ವರರಿರ್ದಾ ದೆಸೆಗೆ ಮೊಗಮಿತ್ತು ತನ್ನಿರ್ದ ಸಿಂಹ 
ವಿಷ್ಟರದಿನೆಬ್ಬು ವಿನಮಿತನ;ದಂ (ತಂರಾಮಾ. ೬-೨೬). [ಮೊಗ 4 ಈ 

ಮೊಗಮಾಸೆ (ನಾ). (ಹೊಸಹರೆಯದ ಗುರುತಾಗಿ) ಮುಖದ ಮೇಲೆ 
ಮೂಡುವ ಮಾಸೆ;. ಮೊಗಮಾಸೆ ಬಾರದಿರ್ದುಂ ಸೊಗಯಿಪ 
ತನ್ನುನಿಕುಮಾರವದನುಬ್ದಂ ದಿಟ್ಟಿಗೆ ಚೆಲ್ವುವೆತ್ತು ಮಜ್‌ದುಂಬಿಗಳೆಗದ 
ಕನಕಮಲಮಂ ನೆನೆಯಿಸುಗುಂ (ದಂತ. ೬): [ಮೊಗ ಮಾಸಿ] 

ಮೊಗಮುಟ್ಟು (ನಾ). (ಆನೆ, ಕುದುರೆ ಮುಂತಾದುವುಗಳ) ಮುಖಕ್ಕೆ 
ತೊಡಿಸುವ ಒಂದು ಬಗೆಯ ಅಲಂಕಾರಸಾಧನ; ಮೊಗಮುಟ್ಟನಾಂತ 
ಮೊಗಮಾಗಿರೆ ತಾರ್ಷ್ಮನನೇಜುವಂ ಕದಕ್ಕದಿಸೆ. ನಿರರ್ಗಳ್ಳು ಪೊಳೆದು 


ಮೊಕಿವ ಹೆಣನ 
ಮಯ (ಕವತ, ೪-೯೪). 


ವರಜಲವನು (ಉನ್ಮಾರೋ, ೧೦-೩೯); 


ಪಾುವಿನಂ ವಸುದೇವವಲ್ಲಭೆಂ (೧) (ಕೀ. ೪-೦೩೯); ಮಿಸುನಿಯ 
ಟಂಕೆ ಸೇರಿದ ಮೊಗಮುಟ್ಟಿನ ಮಿಸಿಕಿಯನಾ ವಾಹಕರು ಒಸೆದು ಸೇರಿಸಿ 


ದರು... ಆ ಜಾತಿತುರಗಕೆ (ಕಂರಾಸಾಂ- ೯೮೭) ; ಮೊಗಮುಟ್ಟು 
ಮುಂತಾದ ಸಂಜೋಗಕಿಕ್ಕಿರ್ದ ಕೇಗೆಗಳೊಳೆಡೆವಿಡದೆ ಕೀಲಿಸಿದ ಮುಕ್ಕಣ್ಣ 


ರುದ್ರಾಕ್ಷೆಯಿಂ - , - ರಾಜಾಶ್ವವಾಶೀತಿಸಾಹಸ್ರ ವಿಕ್ಕಿಲದ ಹೇಷುರಮಗಳಿಂ 
ದಂದು ಗಗನಕ್ಕೆ ಕಾಲಿಡುತಿರ್ದವು (ಕರಮ. ೦೦-೪೩). 
[ಮೊಗ 4 ಮುಟ್ಟು. / ತೆಲು. ಮೊಗಮುಟ್ಟು] 
ಮೊಗಮುರಿ " ಮೊಗಂಮುರಿ ' ನೋ. 
ಮೊಗಮೋಟ (ನಾ). (ಆಲಂ) ಭಂಗಿತನಾದವನು ; ಅವಮಾನ 
ಗೊಂಡವನ: ಮರುಳಾಗಿ ಮಂಂದಮತಿಯಾಗಿ . , . ಮೊಗಮೋಟ 
[೫೫ಂ. ಮಟ್ಟ]ನಾಗಿ ಎಂದುವರೆ ಕಾಡಿದಪೆ ತಂದೆ (ೋತುಶ. ೩-೬೬) - 
[ದೊಗ್ಗ 4 ಮೋಟ್ಮ] 
ಮೊಗರಂಬ, ಮುಖರಂಬ, ಮೊಕರಂಬ. ಮೊಕರಂಬೆ (ನಾ). ಆನೆ, 
ಕುದುರೆ ಮುಂತಾದುವುಗಳ ಮುಖಕ್ಕೆ ಹಾಕುವ ಒಂದು ಬಗೆಯ 
ಅಲಂಕಾರದ ಸಾಧನೆ: ಭಾಳದ ಚಂದ್ರದ ಚಿತ್ರದ ಮೊಗರಂಬದ 
' ಕೈದಾಳಿನ ಕಾಲ್ಗಾಪಿಂ ಹಡೆಯಂ ಹಣ್ಣಿದ ಕರಿಘಟಿ ನೆರೆದುವು ಬಲದೊಳಗೆ 
(ರೀತ. ೨-೨6); ರನ್ನದ ಮೊಗರ-ಬಂ ಪಡೆಯನ್ನೆಟ್ಟನೆ ಪೋಲೆ (ರರ್ಮನಾ- 


೪-೦೮); ಇಳುಹಿದನು ಬಲುಗುಳವ ಖಂಡಿಸಿ ಕಳಚಿದನು ಮೊಗರಂಬವನು 


ಮೊಗರಸ 


(ಕುಪ್ಮಾರ್ರೋ, ೩-೩೨): ಮೊಗರಂಬ ಲೋಹನಕ್ಕರಿಕೆಯ ಹಯುಗಳು 
ಬಂದುವು (ನಾಗಕು. 06-೬0). ಮುಖರಂಬ: ಬಂದ ಬೇಗದಿ ಹರನ ವಾಹನ 
ಬಸವಣ್ಣ ಚಿನ್ನದ ಹಕ್ಕರಿಕೆಯು ಮುಖರಂಬವು . . . ಸರಗೆಜ್ಜೆ ಉಲಿಯಲು 
ಚೆನ್ನಮಾದೇಶನೋಲಗಕೆ (ಶೂರೇಸಾಂ. 3-00). ಮೊಕರಂಬ : ರಂಗಾನ 
ತೇಜೀಗೆ ಹೊಂಬಾಳಿವಲ್ಯಾಣ ದುಂಡುಮಲ್ಲೀಗೆ ಮೊಕರಂಬ (ಹಮ. ೩೨): 
ಮಾನವ . . , ಮೊಕರಂಬಗಳನ್ನು ಹಾಕಿ ಹೋರಿಗಳ ಬೆಡಗನ್ನು ನೋಡು 
ತ್ತಾನೆ (ಕಂಕೋ- 0 64). ಮೊಕರಂಬೆ: ಸಾವಿರ ಎತ್ತಿನ ಮುಂದೆ 
ಹೋಗೋದು ನಮ್ಮೆತ್ತು ಪಾದಕ್ಕೆ ಜುಗು. ಮೊಕರಂಬೆ (ಜರಾ: ೩೪) ; 
ಗಾಣಿಗರ ಕುಂಟಿತ್ತಿಗೆ ಯಾಕೆ ಮೊಕರಂಬೆ (೪50. ೧೩). [?] 
ಮೊಗರಸ (ನಾ). ಮುಖದ ಕಾಂತಿ. ತೇಜಸ್ಸು : ಭುಗುಭುಗನುರ್ಚೆ 
ಪಾಯ್ಜು ಸಲೆ ದೇಹರಸಂ ಬಿಡುತೋಡಿತೆಲ್ಲಿಯುಂ ಮೊಗರಸಮೋಡಿತಿಲ್ಲ 
(ಹಕುಕ. 03-60) ; ವೀರರಸ ಬಿಡದೊಸರ್ವ ಮೊಗರಸದ ಸ್ಮರವಿಕಾರದ 
ಮನದ ನೋಟದ ಗರುವಿಕೆಯಲೀ ಮಾತ ನುಡಿದನು (ತೂರಣ: ೩-೯-೩): 
ಬಿಡದೆಸೆದು ವೀರಭಟರ ತಲೆಗಳ ಎಡೆಯೊಳು ಮೊಗರಸದಿಂದ 
[TS [೭ ಸಂ. ಮುಖರಸ] 
ಮೊಗರಾಗ (ನಾ). ಮುಖದ ಬಣ್ಣ,- ರಂಗು : ವನಜಮುಖಿ ಪಿರಿದು 
ಮನುರಾಗದಿಂದಡಿಗಡಿಗೆ ಸೊಗಯಿಸಿದಳಾಗ ಮೊಗರಾಗದಿಂ (ಅಂತ. ೬-೨೬ 
ಕಗಳಿ) ; ಬೇಗಂ ಜಿನಚಂದ್ರನ ಮೊಗರಾಗಂ ಬೇಸಗೆಯ ಬಿಸಿಲೊಳಬ್‌ದ 
ಹರಿದ್ರಾರಾಗದ ತೆಜದಿಂ ಕಂದಿ ಕುಂದಿದಾಗಳ್‌ (ಉತ. ೬-೯೦) ; 
ಗತದೋಷಿಗೆ ಕೃತದೋಷಿಗೆ ಹಿತಹತಿಮಾಟ್ಟಲ್ಲಿ ಸರಿಯೆ ಮೊಗರಾಗಂ 
ಭೂಪತಿಗೆಂತೆನೆ ಪಾಲ್‌ ದೋಷೋದ್ಧ: ತರಂ ಕೊಲ್ವಲ್ಲಿ ತನ್ನ ಮೆಯ್ಗಂದಿ 
ಮದ್ದೇ (ಕಾನ್ಮಸಾ- ೪30). [ಇಸಂ. ಮುಖರಾಗ] 
ಮೊಗರಾಗಂಗಿಡು (ಕ್ರಿ). ಮುಖದ ಬಣ್ಣವು ಕೆಡು, ಕಾಂತಿಹೀನ 
ವಾಗು : ಘನಸಮಯದುತಿಕ್ರಮಿಸೆ . . . ಗಿರಿಮಲ್ಲಿಗೆ ಬೀತು ಬಿನ್ನ 
ನಾಗೆಯುಂ ಕಡವು ಮೊಗರಾಗಂಗಿಡೆಯಂಂ (ಶೈರಾಮಾ- ೭-೦೬೩ ನ): 
[ಮೊಗರಾಗೆ ಕೆಡಿ (< ಕಡ್ಕು)] 
ಮೊಗರ್ಕು (ನು). ೧. ಎಳೆಗಾಯಿ ; ಮಿಡಿ; ಹೀಚು: ಕಲ್ಪಲತಿಯ 
ದಾಂಗುಡಿಯ ಮೊಗರಂತೆಸೆವ ನಾಸಾವಂಶಮುಮಂ (ಇಳ: 60-0೪) ; 
ತಳಿರಿಂದ ಮೊಗರಿಂದ ಕಾಯಿ? ಪಣ್ಣಿಂದ ಚಿಲುವೆಸೆವ ಪುಷ್ಪಗಂಧದ ಪರಿಮಳ 
ಗಳಿಂದ ಪುಪ್ಪದಿಂದಲಿ ಶಿವನ ಪೂಜಿಸುವ ನಾರಿ (6. ೨-೨೪) (ಗು). ೨. 
ಎಳೆಯದಾದ : ಹೀಚಾದ : ಆ ಹುಡುಗಿ ಎಳೆಮೊಗರು ಬದನೇಕಾಯಿ 
ಕೊಂಡುಕೊಳ್ಳುತ್ತ ಇದ್ದಳು (ತಸ: ೦೬೫): [ದೇ.॥ ತುಳ್ಳು, ಮುುಗುರು] 
ಮೊಗರ್ಯು (ನಾ). ಒಂದು ಬಗೆಯ ಭೂಮಿ (?) : ಬಿಜಮೊಗರಿಂ 
ಪೂ೩೧ ಕಾಗ ೧೮೨ (೩92: ೧೯೨೯, ಉಡುಪ: ೪೯೬-೨೩; 2110); ಭೂಮಿ 
ಯಲ್ಲಿ ನೀರು ಜಾಸ್ತಿ ನಿಂತ ಮೊಗರುಭೂಮಿ (ಶ್ರತಾಸಿ, ೧೨೭). 
[3./ ತುಳು. ಮೊಗರ್‌ ಎದುರಳಿನಿಂದ ಕೂಡಿದ] 
ಮೊಗಲ) ಮೊಘಲ್‌ (ನಾ). ೧. ಒಂದು ಜನ್ಹಾಂಗದ ಹೆಸರು: ಮಧ್ಯ 
ಏಷ್ಯಾದಿಂದ ಭಾರತಕ್ಕೆ ಬಂದು ನೆಲಸಿದ ಒಂದು ಮುಸಲ್ಮಾನ್‌ 
ಪಂಗಡ : ಕಾಂಭೋಜ ಕೊಂಕಣ ಮೊಗಲ ದ್ರಾವಿಡ ಗೌಡ ಗುರ್ಜರ... 
ಮಹಾರಂಷ್ಟ್ರಗಳ ನೃಪರೇಳ್ತೆ ದರು (ನುರೇಪ್ರ. ೪-09) : ಈ ಕುಪಟೂರ 
ಸೀಮೆಗೆ ಮೊಗಲರ ಬಗೆ ಹಣ (ಎಕ: ೪1, ಸೊರೆಂಿ. ೨೬೬-೦೪ ; 162 ,); 
ಆರಬರು, ಬೆಲಂಚಿಯರು; ಚೀನೀಯರು, ಮೊಗಲರು (ತುಳುತಾ- ೦೬೪). 
ಮೊಘಲ್‌: (ಗು). ೨. ಮೊಗಲರಿಗೆ ಸಂಬಂಧಿಸಿದ: ಮೊಘಲ್‌ವಾಸ್ತು 
ಶಿಲ್ಪವು ಭಾರಶೀಯವಾಸ್ತು ಶಿಲ್ಪದಲ್ಲಿ ಮುಖ್ಯವಾದದ್ದು (ಶಾರದ. ೩೦೪) 
[«-ಪಾಠ. ಮುಘೋಲ4 ಹಿಂ. ಮುಗಲ್‌; ಮರಾ. ಮೊಗಲ್‌. 
ಮೊಂಗಲ್‌] 


೭೮೪೯ ಮೊಗವಡ 
ಮೊಗಲಾರ್ಯ, ಮೊಗಲಾಯಿ (ಗು). ೧. ಹಳೆಯ ಹೈದರಾಬಾದಿಗೆ 


ಸೇರಿದ. ೨. ಬಹಳ ಹಳೆಯದಾದ: (ನಾ). ೩. ಮೊಗಲರಿಗೆ ಸಂಬಂಧ 
ಪಟ್ಟುದು : ಮೊಗಲಾಯ್‌ಸಾಮ್ರಾಜ್ಯವ ಪತನಕ್ಕೆ ಅವರ ದರ್ಪ ಕಾರಣ 
ವೆನ್ನುತ್ತಾರೆ (640). ಮೊಗಲಾಯಿ ; ೩. ಆ ಕಾಲದಲ್ಲಿ ಮೊಗಲಾಲು 
ಚಕ್ರವರ್ತಿಯ ಪ್ರಭುತ್ವವು ಹಿಂದುಸ್ಥಾನದ ಅನೇಕ ಪ್ರದೇಶಗಳಲ್ಲಿ ಹಬ್ಬಿದ್ದಿತು 
(ಹಿಕರು- 9೩)- 


(ಮುಷಾಗ- 6೭). 


10 (+ ಹಿಂ. ಮುಗಲಈ. ಮುಗಲಾಈ ; ಮರಾ. ಮೋಗಲಾಈ ] 

ಮೊಗಲಾಯಿ " ಮೊಗಲಾಯ್‌' ನೋ. 

ಮೊಗಲಿಂಗಮರೆ (ನಾ). ಒಂದು ಬಗೆಯ ಸಸ್ಯ: 
ಕಲ್ಲೋಟೆ. ಕಲ:ಗಂಟೆ, ಗಂಟಿ (ಮ್ಮ 8೧. ೬6-೦೩೯೬)- 

[ಮೊಗಲಿಂಗ, ಮರ್ಮ ./ತೆಲು. ಮೊಗಲಿಂಗ] 

ಮೊಗಲೂರ್‌ (ನಾ). ಒಂದು ಊರಿನ ಹೆಸರು : p ಮುತ್ತಗಿ ಅಥವಾ 
ಮುಳ್ತಗಿ ಎಂಬ ಗ್ರಾಮವಿರುವ ಈಗಿನ ಬಳ್ಳಾರಿಜಿಲ್ಲೆ 
ಮೊಗಲೂರ್ವಿಷಯೇ ಕಿಅುಪಾಸಾಣಿನಾಮಧೇಯಗ್ರಾಮಸ್ಮ ಪೂರ್ವ್ವದಿಗ್ವಿ 
ಛಾಗೆ. ಮುಟ್ತಿಗಿನಾಮಧೇಯ ಪ! 'ಫೀ]ಮ್ಮಟಸ್ಕಾವಸಹಿಕಾಂ . . 
ಸರ್ವ್ವಾಪರಿಷೃತಪರಿಹುರಂಸಂಪ್ರ[ದತ್ತ](ವಾನ*] (ಎಇ. VII, 006-೬; 
ನೆಯ ತತ), [? .. ಊಂ] 

ಮೊಗವಚ್ಚ (ನಾ). ಮುಖದಲ್ಲಿ ಧರಿಸುವ ಓಲೆ, ಮೂಗುಬಟ್ಟು 
ಮುಂತಾದ ಒಡವೆ: ನಿಇದಿಗ್ವಿಜಯೋದ್ಧ ತಿವಿಕ್ರಮಪ್ರಭಾವಂ ತನಿಗೆಂಪು 
ಸೊಂಪೆಸೆದ ಸೆಂದುರದುಗಮದಾಗೆ ನೋಡ ಭೂಕಾಂತೆಗೆ ಮೆಚ್ಚುವೆತ್ತ 
ಮೊಗವಚ್ಚಮನಾಗಿಸಿದಾ ಚಳುಕ್ಯರೋಳ (೩928, ೫೪111, ೨೯೬-೧೨;1168); 
ನಾಗಾರಿ ಧಮ್ಮಿಲ್ಲ ನಾಗಾರಿ ಮೊಗವಚ್ಚ ಸ್ಯ, .. ನಾಗಾರಿ ಪಗೆಯಂತಿರೊಪ್ಪೆ 
ನಚಕುಟ್ಮಳ ನಾಗಮೋಹಿನಿಯೆಸೆದಳು (ಉ0ಗಥ, ೨೫-೩೪) - 

[ಮೊಗ 4 ಪಚ್ಚ್ಯ] 

ಮೊಗವಟ್ಟ (ನಾ). ಆನೆ ಕುದುರೆ ಮುಂತಾದ ಪ್ರಾಣಿಗಳ ಮುಖಕ್ಕೆ 
ಹಾಕುವ ಒಂದು ಬಗೆಯ ಅಲಂಕಾರಸಾಧನ : “ಮೊಗವಡಮಶ್ವೀಭಂ 
ಗಳೆ ಮೊಗವಟ್ಟಂ್‌ (೪8೫8: ೩): 'ಮುಖಪಟ್ಟೆ ` - 'ಮೊಗವಡ' 
ಪರಾ. [ಎ ಸಂ. ಮುಂಖಪಟ್ಟ 1 

ಮೊಗವಟ್ಟವ (ನಾ). ಸಮ್ಮುಖ; ಎದುರು ; ಶ್ರೀಪೃಥುವಿಗೃಗನ 

ಸೂಳೆ ಬೀರಕ್ಕನ ಮಗಂ ಎಆಚೆಕಳಿಂಗಂ ಪೃಥುವಿಗಂಗ ಮೊಗವೆಟ್ಟವದೊಳೆ 

ತಲೆಗಳಿಯಿಸಿ ಸತ್ವಂ ಸು: ೪ನೆಯ ಕತ). 


ನೋ. 


ಮೊಗಲಿಂಗಮರ.- 


(ಮೈಲಿ, ೦೯೪, ೦೦-೨; 
[ಮೊಗ 4 ?] 
ಮೊಗವಡ, ಮಕಾಡು, : ಮುಖವಾಡ. ಮುಖಾಡ. ಮೊಕವಾಡ. 

ಮೊಗವಾಡ, ಮೊಗಾರ (ನಾ). ೧. ಮೇಲುಮುಸುಕು; ಅಪಗುಂಠನ: 

ಮೊಗವಡಂಗವಿದಿರ್ದ ಕೂಸಂ ಭಟ್ಟಿಮಿತ್ರಂಗೆ ಕುಡಿವೆಂದು ಕೀಆ೨ ಚಿಲಾತ 
ಪತ್ರಂ ಬೇಡಿದೊಡಂ ಕುಡದಿರ್ದೊಡೆ (ಜಾಣಾ: ೦೬೭-೩). ೨. ಆನೆ, 
ಕುದುರೆ. ಎತ್ತು ಮೊದಲಾದುವುಗಳ ಮುಖಕ್ಕೆ ಹಾಕುವ ಒಂದು 
ಬಗೆಯ ಅಲಂಕಾರಸಾಧನ: ಇಕ್ಕಿದ ಲೋಹವಕ್ಕರಿಕೆಗಳುಮುರ್ಚಿದ ಮೊಗ 
ವಡಂಗಳುಂ . - . ಬೆರಸೆಅಂಕೆವೆರಸಿದ ಕುಲಗಿರಿಗಳೆ ತಳರ್ವಂತೆ ತಳರ್ವ 
ಮದಾಂಧಗಂಧಸಿಂಧುರೆಂಗಳುಮಂ (ಶಂಕರಾ. 90-80 ನ): ಮುದನಮದ 
ಗಜಕ್ಕೆ ಪಿಡಿದ ಮೊಗವಡಮೆನಿಸಿ (ನರ್ಥಕ್ಷ, ೭-೦೨ ಇ); ಪೊರ್ಕುಳ ಗಂಟೆಯ 
ಮೋಹಿಸುವ ಮೊಗವಡದೆ ರೂಹಿಸುವ ನೊಸಲ ಕನ್ನಡಿಯ ಕಡುಚಿಲ್ವ 
ಕೊಡಂಕೆಯ ಲಂಬಿಸುವ ಚಮೆರದ ಚಾರುತರಭೂಷಣಂ 


58 


ಭೀಷಣಮಾಗ್ಯಿ 


ಮೊಗವಡಂಗಳೆ 


(೧5-೬-೩8 2): ೩. (ಆಲಂ) ಮುಖಭಾವ; ಮುಖಮುದ್ರೆ: ಭೂಪಾಲ 
ಕನ ಮೊಗವಡದ ದುಗುಡವನುಗಿವೆ. ನಾನೆಂದ (ಕಪಾಳ. ೨೦-೨)- ಮಕಾಡು; 
೪. ಪ್ರಾಣಿಗಳ ಬಾಯಿಗೆ ಕಟ್ಟುವ (ಹಗ್ಗದ) ಕುಕ್ಕೆ: ಒಂದು 
ಗಟ್ಟಿಯಾದ ಮಕಾಡು ಕೊಡುವೆ; ಬಿಗಿದುಕೊಂಡು ಹೋಗು (ಜೂಂತು.೩೨). 
ಮುಖವಾಡ : ೩. ಸಮಾಧಾನದ ಮುಖವಾಡವನ್ನು ತಾಳಿ ಕುಳಿತಿದ್ದಳು 
ಶಾಂತಲೆ (ಣತಣ. ೨೬). ೫: ಮುಖಕ್ಕೆ ಹಾಕಿಕೊಳ್ಳುವ 
ಬೇರೆ ವ್ಯಕ್ತಿ, ಪ್ರಾಣಿ ಇತ್ಯಾದಿಗಳ (ಕೃತಕವಾದ) ಮುಖಾಕೃತಿ : 
ಈ ಭೂತಾರಾಧನೆಯಲ್ಲಿ ಹಂದಿಯ ಮುಖವಾಡವನ್ನು ಅದರ ಪಾತ್ರಿಯು 
ಧರಿಸಿ ಕುಣಿಯುವುದು ವಾಡಿಕೆಯಾಗಿದೆ (ಾನಗೀ. ೬೦); ಕಂಡೆ ನನ್ನ 
ಆಂತರ್ಯದಮರಪುರುಷನನು ತೆರೆಯಲಿಹನ ಮನದ ಮುಖವಾಡ ತೊಟ್ಟು 
ಕೊಂಡ ಭದ್ರಾಕಾರ ಫನನ (66ಳು- ೦೬೯-೨): ಎಲ್ಲರೂ ಸೀನುಗಳ ಬೊಬ್ಬೆ 
ಯನ್ನೇ ಎಬ್ಬಿಸಿದ್ದೆರೂ ನಾನು ಮಾತ್ರ ಶೀತನಿರೋಧಕ ಮುಖವಾಡವನ್ನು 
ಧರಿಸಿದಂತೆ ಪ್ರಶಾಂತನಾಗಿದ್ದೆ (ಇಟು. ೩&),- ೬. (ದೇವರಿಗೆ ತೊಡಿ 
ಸುವ) ಚಿನ್ನ, ಬೆಳ್ಳಿ ಮುಂತಾದ ಲೋಹಗಳಿಂದ ತಯಾರಿಸಿದ 
ಮುಖದ ಆಕೃತಿ: ಇಂದೂ ಮಾನ್ವಿಯಲ್ಲಿ. * * ಅವರು ಸಾಮಾನ್ಯ 
ವಾಗಿ ಕೂಡುತ್ತಿದ್ದ. ಸ್ಮಳೆ ಮತ್ತು ನಿರ್ಯಾಣ ಹೊಂದಿದ ಕಾಲದಲ್ಲಿ ಒರಗಿ 
ಕೊಂಡು ಕುಳಿತಿದ್ದ ಕಂಬಕ್ಕೇ ಮುಖವಂಡವನ್ನಿಟ್ಟು ಪೂಜಿಸುವ ಸಂಪು 
ದಾಯವನ್ನು ನೋಡಬಹುದು (870: ೦೬೬) ; ಮಾರುತಿಯ ಮುಖಕ್ಕೆ 
ಬೆಳ್ಳಿಯ ಮುಖವಾಡದ ಗಂಭೀರತೆ ಭವ್ಯತೆಯನ್ನೇ ತಂದುಕೊಟ್ಟಿತ್ತು 
(ತಬ: 3)- ೭. (ಆಲಂ) ಸೋಗು; ನಟನೆ : ದೇಶಸೊವೆ ನಿಖಲನಂ 
ತಹ ಉದಾತ್ತರಿಂದ ಆಗುತ್ತದೆಯೋ ? ಅಥವಾ ದೇಶಸೇವೆಯ ಮುಖವಾಡ 
ವನ್ನು ಧುಸಿದ ಸಂದೀಪನಿಂದಲೋ ? (ಕರ್ತುಖ,; ೬೪) ; ಸಭ್ಯತೆ ಒಂದು 
ಸಾಮಾಜಿಕ ಮುಖವಾಡ (ಬಕ್ಕಲ್ಯ. ೨೪). ಮುಖಂಡ : ೫. ಹೊಗರೊ 
ಗುವ ಬಚ್ಚಳೆಯ ನಂದಿಯ ಮೊಗದ ಮಾಳ್ಕೆಯೊಳಿಹ ಮಂಖಾಡವ ನಗುತ 
ಶಂ೬ರದಾಸಿಮಯ್ಯನ ಮುಖಕೆ ಸೇರಿಸಿದ (ಕಳರಾ. ೬-೩)- ಮೊಕವಾಡ ; 
(೪- ಮೊಗವಾಡ : ೧. ಒಂತೆಯಗ್ಗ ಣಿಯನತಿಭಕ್ತಿಯ ಕರದೊಳು 
ಚೆಚ್ಚರದೆ ಮೊಗವಾಡದಾ ಕೇಶಿರಾಜಯ್ಯಂಗೆ ತರಿಸುತಿರೆ (ಸೋತ. ೩-೨3). 
೫. ನಿಮ್ಮ ಶರಣರ ಸಂಗದಿಂದೆ ಎನ್ನ ನಂದಿಯ ಮೊಗವಾಡ ನೊಸಲ 
ಕಣ್ಣೆಂಬ ಅಹಂಕಾರವ ಮುಂದುಗೊಂಡಿದ್ದೆ ನಯ್ಯ (ೂನ್ಮಸಂ- ೩೬೩-೧೬೬) ; 
ಆನೆಯ ಮೊಗವಾಡವ ಧರಿಸಿದವನೇ (ಕೇಕ- 0-00. ೮. ಮುಖ 
ಮಂಟಪ ; ಮೊಗಸಾಲೆ ; ' ಕಿಜುವಣಿಯನೆಅಂಕೆಯೊಳ್‌ ವುದುಗಿ 
ಗೂಡಿನ ಮೊಗದಾಡದೊಳಿರೆಯಿರೆ - . - ಜೋಡಿಗನ ಬರವನೆ ಪಾರ್ವ 
ಪೆಣ್ಣಕ್ಕಿಗಳ ತಂಡದಿಂದೆಯುಂ (ಉನೂಕ್ಕ- ೪-೦); “ಉದಿರ್ದ ಪೂವುಡಿ ಬನ 
ರಾಣಿಯ ಮೊಗವಾಡದ ಪಳಿಕಿನ ಪೊಸಂತಿಲೊಳ್‌ ಬರೆದ ರಂಗವಲ್ಲಿ”ಯಂತಿ 
ದ್ವಿತು (ಶಸುಹೊ. ೨45); ಮಂದಾಕಿನಿ ಉಪ್ಪರಿಗೆಯ ಮೊಗವಾಡದಿಂದ 
ಕೂಗಿ ಕೇಳಿದಳು (ಇಕ್ಕಳ: ೨೩೦). ಮೊಗಾರ ; ೮. ಕರೆಯದೆ ಕಾಡಿ 
ಕಂಟಿಸುವ ಕೂಂಟಣಿಯಂ ನೊಣಗಜ್ಜಿ ತಿಂಗೆ . . . ಕಾಳಿ ಕೊಳ್ಳೆ ಿಯಪಂ 
ಮುಲದಿಕ್ಕುಗೆ ಮಾರಿ ಭೈರವಂ ಹರಹುಗೆ ಮೇಳೆಯಂ ಮುಂಖಿಗೆ ಮಾಳಬೆ 
ಗಿಂದು ಮೊಗಾರಮೆತ್ತುವೆಂ (0೬೧: ೨-೦೦೬; ಸೂಸು: ೮-೩೭೯ ನೋ). 
"ಮುಖಾರ ' ಪರಾ. [« ಸಂ. ಮುಖಪಟ್ಟ/ತಮಿ, ಮುಕವಟ್ಟು, 
ಮುಕ್ಕುಟು ; ಮಲ. ಮುಕವಟ್ಟು. ಮುಕ್ಕಾಡು ; ತೆ: ಮೊಗವಡ, 
ಮೊಗವಾಡ, ಮೊಗವಾಳೆ. / ಮರಾ. ಮುಖವಟ, ಮುಖವಟಾ. 
ಮುಖವಟೇ, ಮುಖೋಟಾ] 

ಮೊಗವಡಂಗಳೆ (ಕ್ರಿ). ಆನೆ, ಕುದುರೆ ಮುಂತಾದುವುಗಳ ಮುಖಕ್ಕೆ 
ಹಾಕಿರುವ ಅಲಂಕಾರಸಾಧನವನ್ನು ಕಳಚು, -ತೆಗೆ ; ಆಗಳಾಕೆಯ 
ಮೇಲುದೋಸರಿಸೆ ಮೊಗವಡಂಗಳೆದ. ಮದನಮಾತಂಗಕುಂಭಯುಗಳ 


೭೪೫೦ 


ಮೊಗವಾಳೆ 


ದಂತಿರ್ದ ನೆಲಿಮೊ' ಕಂಡು (ಅಂ. 6-೯): ಪರಿಚಾರಕಿಯರ್‌ 
ಬರುತಿರ್ದರೊಡ್ಡಿ ಸುತ್ತವರನೆ ಕೆಯ್ದ್ತದಿಂ ಮೊಗವಡಂಗಳಿದಂಗಜಕುಂಭಿ 
ಯೆಂಬಿನಂ (ಾರ್ಕೇತ್ಞಿ. 6-೪). [ ಮೊಗವಡ _ ಕಳ್ಳಿ] 

ಮೊಗವಡದೆಆ?್‌ (ಕ್ರಿ). ಮುಖದ ತೆರೆಯನ್ನು ಸರಿಸು; ಮೇಲು 

*| ಮುಸುಕನ್ನು ತೆಗೆ: ಮಾರಿ ಮೊಗವಡದೆಣಕದವೊಲು ಜಜ್ಜಾರಮಾಸಾಳು 
ಗಳು ನಿಜದಾತಾರನವಸರಕೊದಗಿ ಹಣವಿನ ಯಣನ ನೀಗಿದರು (ಕುಪ್ಕಾದ್ರೋ- 
9-೩0): [ ಮೊಗವಡ 4. ತೆಲಿ ] 

ಮೊಗವರಿಕೆ * ಮೊಗವಲ್‌ಕೆ' ನೋ: 

ಮೊಗವರಿಗೆ (ನಾ). (ಆನೆಗಳ) ಮುಖಕ್ಕೆ ಹಾಕುವ ಗುರಾಣಿಯಾಕಾರದ 
ರಕ್ಷಣೆಯ ಸಾಧನ : ಗುಳ ಬಿಗಿದ ಉಂಜೆಯಂ ಮೊಗವರಿಗೆ ಕದಳಿಕೆಯ 
ಗಳೆ ನಿಂದ ಸಬಳಿಗರು ಜೋದಸುಕುಳ . ೬. ವೀರಡೌಡೆಗಳುವೆರಸಿ. 
ನಿಂದವು ೬ರಿಗಳು (ಸೋನುಕ. ೩-೩೦) ; ಕರಿಗಳ ಕೊರಳ ಮಂಜ್‌ಯೆಸು 
ವೋರಣದ ಮೊಗವರಿಗೆಗಳ ಖಂಡಿಸುವ . . . ಜೋದರ ಧುರಚಮತ್ಯೃತಿ 
ಬೆಜಗನಿತ್ತುದು ದೇವಸಂತತಿಗೆ (ಕುವ್ಶಾಲೀ- ೪-64). [ ಮೊಗ ಪರಿಗೆ] 

ಮೊಗವಲಕೆ. ಮೊಗವರಿಕೆ (ನಾ). ಮುಖಪರಿಚಯ ; ಗುರುತು; 
* ಪರಿಚಯಂ ` ಸಂಸ್ತವಮೆನಲೈ ಮೊಗವಲಾ8 [ಕಾ೫ಂ- ತ]. (ಮುಂಗಡ, 
04೪-೩೨). ಮೊಗವರಿಕೆ ; ಈ ಮುಖದ ಮೊಗವರಿಕೆಯು ನನಗಿಲ್ಲದಿದ್ದಿರ 
ಬಹುದು (ಮುತ್ರಕ- 60-08). [ಮೊಗ 4 ಅಜ್‌ಕಿ] 

ಮೊಗವಿತ (ನಾ). ಇ ಮೊಗವಣಾಕೆ: “ ಸಂಸ್ತವಃ: ಪರಿಚಯ;- ಈ ೨ 
ಮೊಗವಜ್‌ತಂ” (ಕರಾಯ. ೦೨೭-೪೮); ಮದುವೆಯ ತುಪ್ಪಮಂ ಬಡಿಸಿ 
ಮೊಗವಲಾತವಂ [ಶಾಕಾಂ. ಮಂಖದಲ್‌ತವಂ, ಮುಖವನಜ್‌ತವ] ಮಾಡಿ 
ಕೊಂಬೆನು (ಸೋಮುಕ. ೩-೬). [ಮೊಗ 4 ಅಜತ] 

ಮೊಗವಾಡ ` ಮೊಗವಡ ' ನೋ. ಜ್ಯ 

ಮೊಗವಾಡನಾಟಕ (ನಾ). ಮುಖವಾಡವನ್ನು ಹಾಕಿಕೊಂಡು ಆಡುವ 
ನಾಟಕ; “(ಕಶಾವಿನೋದಿಗಳು ಮೊಗವಾಡ ಧರಿಸಿ ಆದಿಯಲ್ಲಿ ಮೂಕನಾಟಕ 
ವಾಗಿ ಆಡುತ್ತಿದ್ದ. ಅನುತರೆ ಸಂವಾದ: ಸಂಭಾಷಣೆ, ಸಂಗೀತ, 
ಮೊ.ನ್ನೊಳಕೊಂಡಿದ್ದ) ನಾಟಕವಿನೋದ ; ಮೊಗವಾಡನಾಟಕ” 
(೫೩೦೨- ಇಂಕಸಿ).. [ ಮೊಗವಾಡ ( ಎ ಮೊಗವಡ ) 4 ನಾಟಕ] 

ಮೊಗವಾವುಡ: ಮೊಗಪಾವಡ (ನಾ). ೧. ಮುಖದ ಮೇಲೆ ಹಾಕಿಕೊ 
ಳ್ಳುವ ಮುಸುಕು ; ಅವಗುಂಠನ : ಸಂಬಳಿಗೆಯು ಸಂಚಿ ಮೊಗವಾವುಡ 
ರನ್ನಗಂಬಳಿ ಹೊನ್ನ ಹಾವುಗೆಯು ಹೊಂಬಣ್ಣ ಮೆಯ್ಯ ಮಾನಿನಿಯರಾ 
ಕುವರಿಯ ಬೆಂಬಳಿವಿಡಿದೆಯ್ದಿದರು. (ನೋಶತು 39-9): ೨. ಮುಖವನ್ನು 
ಒರೆಸಕೊಳ್ಳುವ ಬಟ್ಟೆ: ಬಿಡದೆ ಚುಂಬಿಸಿದಧರವನು ತೊಡೆದಲ್ಲದೆ ಯೋಗ್ಯ 
ವಲ್ಲೆಂದು ಮೊಗವಾವುಡದಿಡಿದಿರ್ದಳೊತ್ತಿನಲಿ (ಕಹತ. ೪-೪): ಮೊಗ 
ಪಾವಡ : ೧. ಮುನ್ನೆ ಶಿವಮುಗ್ಧ ದೇವರೆಂದುಂ ನಾಡೆ ಮೊಗಪಾವಡವ 
ಮಾಡಿಕೊಂಡಿರ್ದದೊರ್ಮೆ ನೆಲದೊಳ್ಳೀಳೆ, ತನ್ನ ಮುಖಪದ್ಮವನದಂ 
ಭವಿ ಕಂಡನೆಂದಸುವ ಬಿಟ್ಟು (ಸೋತು. ೦೦-೪೬)- 

[ ಮೊಗ _.. ಪಾವುಡ್ಕ'] 

ಮೊಗವಾಸ (ನಾ). ಬಾಯಿಯನ್ನು ಸುವಾಸನೆಗೊಳಿಸಲು ಬಳಸುವ 
ಒಂದು ಬಗೆಯ ಸುಗಂಧದ್ರವ (7 ಮುಖವಾಸ; ಸುಖಿಸುವರೊಂದು 
ತಿಂಗಳುತ್ತಮ ಸುಗಂಧಾನುಲೇಪನದಿಂದೆ ಮೊಗವಾಸದಮಲತಾಂಬೂಲದಿಂ 
ಮಧುರ ಮಧುಪಾನದಿಂದೆಸೆವ ಸಂಯೋಗದಿಂದೆ (ಕೈ ಬಳ. one). 

[ ಆ. ಸಂ. ಮುಖವಾಸ] 

ಮೊಗವಾಳೆ (ನಾ). ೧. ಒಂದು ಬಗೆಯ ಬಾಳೆ : ಕಳೆದುರುಳಿದ ಗಜದಂತೆ 
ಕೈಕಾಲ್ಬಾಲಗಳಿನಾ ನೆಲನೊಬ್ಬದುದು ಕಳಲೆ ಕದಳಿ ಮೊಗವಾಳೆ ಬಲ್ಜಿಸಿಕಿಲ 
ಹಳುವ ಕುಮ್ಮರಿಗಡಿದಂತೆ (ನೀಣಸಂ. 3೭-೬೦). ವಿ. ಪರಿಮಳದಿಂದ 


46 


ಮೊಗವಿಕ್ಕು 


ಕೂಡಿದ ಹೂವುಗಳನ್ನು ಬಿಡುವ ಒಂದು ಬಗೆಯ ಸಸ್ಯ (2): ಸು 
ಮೊಗವಾಳೆ ಬಂದುಗೆ ಪರಿಪರಿಯ ಸುಗಂಧಕುಸುವು ದಳೆಕುಳಮಿರ್ಕುಂ 
(ತೂ್ಮೂರ- ಲ). [ ಮೊಗ , 4 ಬಾಳೆ (.ಇ ಬಾಬ) ] 

ಮೊಗವಿಕ್ಕು * ಮೊಗಮಿಕ್ಕು ` ನೋ. 

ಮೊಗವಿಡು * ಮೊಗಮಿಡು ' ನೋ. 

ಮೊಗವೀಣೆ " ಮೊಗಬೀಣೆ ' ನೋ. 

ಮೊಗವೀರ ` ಮೊಗೇರ ' ನೋ. 

ಮೊಗವೂಜು (ಕ್ರಿ). ಮುಖವನ್ನು ಊರು..--ತಿವಿ,- ಚು 
ವಾಡ ಮಲ್ಲಿಗೆಯ ಮೊಗ್ಗೆಗಳೊಳ್‌ ಮೊಗವೂಟ್‌ ಬಿಟ್ಟು 
ಪಾಯು . . , ಕಾಜ ಕಡಲಿಟ್ಟುವು ಮತ್ತಮಧುವ್ರತಾಳಿಗರ್ಳ (ಊೀರಾನ, 
೪-೦೦೬). [ ಮೊಗ 4 ಊಳು,] 

ಮೊಗವೆಲು ? (ಕ್ರಿ). ಕಾಣಿಸಿಕೊಳ್ಳು (?) : ಆಗಣಿತ ಬುದ್ದುದ ತೆರೆ 
ನೊರೆ ಸುಳಿ ನಾಭಿ ಮೊಗವೆತ್ತು ಜಂತು ಮೇಲಕ್ಕೆ ನೆಗೆದ ನೀರ್ವನಿಗಳು 
ಮುತ್ತಿನಂದದಿ ಕಣ್ಣೆ ಸೊಗಯಿಸಿತು ಪುಣ್ಯಗಂಗೆ (ತೋಹತ- ೬.೩೬)- 

[ ಮೊಗ *- ಪೆಜ್ಯು? ] 
ಮೊಗಶಾಲೆ * ಮೊಗಸಾಲೆ ` ನೋ. 


ತೋರಿದು 


ಭೋರ್ಧೋರೆನೆ 


ಮೊಗಸಂದಿಸು (ಕ್ರಿ). ಅಭಿಮುಖವಾಗು ; ಎದುರಾಗು;: ಮೊಗಸಂದಿ 
ಸಿದವರಂಗಭವಗ್ರಹವಡರ್ದಂದದಿ ನೋಡಿದರು . . . ಪೂರ್ಣೇಂದುವದನೆ 


ನಡೆತರ್ಪುಗಳ್‌ (0: ೩-೩4), [ಮೊಗ _ ಸಂದಿಸು ] 
ಮೊಗಸನ್ನೆ (ನಂ) ಮುಖಭಾವದಿಂದ ತಿಳಿಸುವ ಸೂಜನೆ ; ಮುಖದ 
ಮೂಲಕ ಮಾಡುವ ಸಂಜ್ಞೆ : ಬಂದ ನೃಜಾಲಕರ ಮೊಗಸನ್ನೆಯೊಳು 
ಕಳುಹಿದನು ಮನೆಗಳಿಗೆ (ಕುವ್ಮಾಉ: ೪-0); ಆರೆ ನಿನ್ನನುಮತವೆಯೆನೆ 
ನುಡಿಯದೆ ಭರತೇಶ ಮೊಗಸನ್ನೆಗೊಟ್ಟ (ಠರ3. ೩೯-೪೨) ; ಅಸುರಮರ್ದ 
ನನುಜೆ ಮೊಗಸನ್ನೆಯಲಿ ಬೀಳ್ಕೊಳುತ (ಕೋಗಯ. ೦: 
[ ಮೊಗ * ಸನ್ನೆ] 
ಮೊಗಸಾಲೆ, ಮುಖಸಾಲೆ, ಮೊಗಶಾಲೆ (ನಾ). ದೇವಸ್ಥಾನ. ಅರಮನೆ, 
ಭವನ ಇತ್ಯಾದಿಗಳ ಮುಂಭಾಗದ ಹಜಾರ : ಪಡಸಾಲೆ ; ಮುಖ 


೩) - 


ಮಂಟಪ : " ಪ್ರಘಣಃ, ಪ್ರಘಾಣಃ- ಆಳಿಂದಕಃ - ಈ ೩ ಮೊಗಸಾಲೆ * 
(ಕಾಯು, 30-0೪೪); ಸಪ್ತಶಾಳೋತ್ತುಂಗರವ್ಮುಹರ್ಮ್ಮದೆರಡನೆಯ 


ಮೊಗಸಾಲೆಯೊಳಿಟ್ಟ ಪೊನ್ನ ಪಡಿಗಂಗಳೊಳೆಂ (ತಂಶಥಾ: ೪-೪೩ ನ); ರಾಜಧಾನಿ 


ಬನವಾಸಪುರದ' ಜಯಂತೀ  ಮಧುಕೇಶ್ವರದ. ಮೊಗಸಾಲೆಯಂಮಂ 
(4952: X1-i ೧೦೩-೨೫ ನ ಬಳೆಯ ೫); ಸೆರೆಮನೆಯ ಮೊಗ 
ಸಾಲೆಯನ್ನು ಪ್ರವೇಶಿಸಿದನು (ಫ್ರನರು. ೬). ಮುಖಸಾಲೆ: ಮುಂದಣ 
ಸೋಭನ  ಮಠಮಂ ಪುರಮಂ ಮುಖಸಾಲೆಮಾಡಮಂ ಮಾಡಿಸಿ 
ಚಕ್ರಿಯೊಳ್ಳಡೆದು.. ಶಂಸನಮ೦ (8352-2021, avon; 1033). 
ಮೊಗಶಾಲೆ ; ಬಂದನು ಮೊಗಶಾಲೆಗೆ ಕೋಪಾಟೋಪದಿಂದ ಮೆಯ್ಮ 


ಅಕಿದು. ಕಂಪಿಲನು (ಕುರಾಸಾಂ- 49-088); ಭದ್ರಮಂಟಪದ ಮುಂದಣ 
ಮುತ್ತಿನ ಮೊಗಶಾ[ತಾಕಾಂ- ಸಾ]ಲೆಯೊಳ್‌ .- . , ಓಲಗಂಗೊಟ್ಟು 
(058, ೦೩-೬೦ ನ): ಆಕೆ ನೇರವಾಗಿ ಮೊಗಶಾಲೆಗೆ ಬಂದಳು (೩ರಶಾ. ೧ಬ). 
[5 ಸಂ. ಮುಖಶಾಲಾ,/ತುಳು. ಮೊಕಸಾಲೆ, ಮೊಗಸಲೆ, ಮೊಗಸಾಲೆ; 
ತೆಲು. ಮೊಗಸಾಲ, ಮೊಗಸಲ] 
ಮೊಗಸಿಂಡರಿಸು (ಕ್ರಿ). ತಿರಸ್ಕಾರ, ಜುಗುಪ್ಲೆ, ಕೋಪ ಮೊದಲಾದ 
ಭಾವಗಳನ್ನು ವೃಕ್ತಪಡಿಸಲು ಮುಖವನ್ನು ಗಂಟುಹಾಕಿಕೊಳ್ಳು: 
'“ಮೊಗಸಿಂಡರಿಸು--ಮೋರೆಯ ಗಂಟಿಕ್ಕು'' (ಶಾನಕೋ, ೩೭). 
[ಮೊಗ 4. ಸಿಂಡರಿಸು] 


ಮೊಗಸಿರಿ, ಮುಖಸಿರಿ (ನಾ). ೧. 


ಮುಖದ ಚೆಲುವು. .ತೇಜಕ್ಲು,- 


೭೪೫೧ 


ಮೊಗಸ್ಕು 


ಕಾಂತಿ: ಕೋಡಗದ ಮೊಗಸಿರಿಗೆ ಕಾವಲಿಯೋಡು ಕನ್ನಡಿಯಾಯ್ತು 
(ಉಮ್ಮಳ: ೯-0೩); ಬಿಂಬಾಧರದ ಕೆಂಬೆಳಗಿನೊಡನೆ ಸುಲಿಪಲ್ಲ ನುಣ್ಛೆಳಗು 
ಮೊಗಸಿರಿಯ ಮೈಸಿರಿಯಂ ಪಸರಿಸೆ (0೬ಕ- ೦-೦೫ ನ). ಮುಖಸಿರಿ : 
೨. ಮುಖಭಾವ: ಮುಖಮುದ್ರೆ : ತಿರಿವ ಗೊರವಾಗಿ ಕಂಡಕಂಡವರೆಲ್ಲ 
ನಗುತಿರೆ ಮುಂಡೆಯರ ಮುಖಸಿರಿಯ ತಾಳಿದುಕೊಂಡು ಭಂಗ 
ವಲ್ಲವೆ ಪತಿಯೆ ಬಿಡು ಸತಿಯ (690. ೬೪-09). ೩. (ಕರಾ) ವಿಗ್ರಹ 
ಗಳಿಗೆ ತೊಡಿಸುವ ಚಿನ್ನ ಅಥವಾ ಬೆಳ್ಳಿ ಕ್ಳಿಯ ಮುಖವಾಡ. 
[< ಸರ, ಮುಖಶ್ರೀ] 

ಮೊಗೆಸು (ಕ್ರಿ), ೧. ತೊಡಗು; ಉಪಕ್ರಮಿಸು ; 
: “ಹೊಗಸು-ಳುದ್ಕೋಗಾರಂಭೇ" (ಕಮರಾ) ; ಮನೆಗೆಲಸಕ್ಕೆ 
ಸಯ್ತುು ಮೊಗಸೆಲ್ಕಣಮಾಜದೆ ನೋಡಿ ಹೂಂಕೃತಧ್ವನಿ ಮಿಗಲಿತ್ತಲಾಗುಳಸಿ 
ಕೂಡಿಕೊಂಡು ನವಕ್ರೀಡೆಗೆ 
ವಿನೋದಜಳಕೇಳಿಗಳಂ ಮೊಗಸಲೊಡನೆ (ಅರನೇ. 9-೦೨೦); ಪೊಗಸಿನೊಳ್‌ 
ಮೊಗಸಿ ಬೈಗುವರೆಗಂ ಬೇಟೆವೆಸಬನಸುವರೆಯಾಗಿ (ತಂದ್ರಪು: ೪-೪ ವ): ೨. 
ಎದುರಿಸು: ಪ್ರತಿಭಟಿಸು; ಹೋರಾಡು; ಕಾಲನಳವಿಗೆ ಬೊಗಸಿನಿಂದ 
ಕಪುಲಿಗಿಮ್ಮಿಗಿಲೆನಬಹುದು (ತೊರರಾ- ೬-೨೦-60); ಇವನ ಭೇದಿಸೊಡವನೆಡೆ. 
ಗುಣನವನ ತಾನಿವನು ಭೇದಿಪೊಡೆಡೆಯಿಲ್ಲ ಅವಿರಣದಂತೆ ಮೊಗಸಿ ಬಾಣ 
ಬಾಣಗಳ್‌ ತವೆಯುರುಳಿದವಂತರದಲಿ (ನರಕ: ೭-೦೪); ತುಡುಕು ಮೊಗಸ 
ಡಗು ಮರಕಡರೊಡರ್ಚು(ಕ್ಮ ಬಣ. ೨6-98) .೩.ಸುತ್ತುವರಿ; ಆಕ್ರಮಿಸು: 
ಆವರಿಸು : ಕಳ್ಳ ಗಂಧಕ್ಕೆ ಮೊಗಸಿದ ನೊಣಂಗಳೆಲ್ಲಂ ಸಾವುದಂ ಕಂಡು 
(6ರ್ಷನ್ಕು. ೧೨-೦೩೬). ೪. ಧಾಳಿಮಾಡು;: ಎರಗು : ಲತಾಂಗಿಯರ 
'ಸುಯ್ಯ ಕಂಪಿಂಗಳಿಗಳ್‌ ಮೊಗಸಿ ಮುಸುಅ:ದುವು. (6ಂಥ. 00-೩0); 
ತಳರ್ದು ಕುಶುಕ್ಷೇತ್ರಕ್ಕೆ ಮೊಗಸಿದಾಗಳ್‌ (ಕಂಕಣ: ೧೦-೨೬ ನ); ಗಿಳಿವಿಂಡ್ಲೆ 
ಗಿಡಿಗನು ಮೊಗಸಿದಂತೆ (0ಕ್ಷಣ. ೭-೬-೬), ೫. ಇಚ್ಛಿಸು; ಬಯೆಸು; 
ಅಪೇಕ್ಷಿಸು: ವಸುಷೇಣಂ ಲಗ್ಗೆ ವಾಡಲ್ಕೊಗಸಿ ಪೊಗಿಸಿ ದುರ್ಗಕ್ಕಿಭ 
ಮ್ರುತಮಂ (ನಷ್ಟ, ೦೨-೨೦); ವಿಮಲಾಂಗಿಯುನ್ನತದ ರೂಪನೀಕ್ಷಿಸಿ 
ಮೊಗಸಿ (ಶಾಸೋಫು- 0೦-80); ನೀರ್ವಕ್ಕಿಗಳ್‌ ಜಳಕೇಳಿಗೆ ಮೊಗಸಿದುವು 
(ಉಕ್ಕಿ. ೩೦೨೨೪)- ೬- (ಪ್ರಯಾಣಕ್ಕೆ) ಹೊರಡು; ಸಾಗು: ಅಟ್ಕಜ 
ನೊಳಯೋಧ್ಯೆಗೆ ಮೊಗಸಿದನಜಕೆಯ ಪಟ್‌ ಪಲವುಮೆಸೆಯೆ ಭರತಮಹೀಶಂ 
(408- ೧೪-೨); ಕಳದ ಹೆಣನೊಟ್ಟಿಲಲಿ ಮೊಗಸುವೊಡಳುಕಿಹರು (ಕುಣ್ಮಾಂ. 
8-0). ೭. ಮೂಡಿಸು: ಪ್ರಕಟಿಸು: ಸೊಕ್ಕೂಜವ್ವನೆ ತರುಣದರ 
ಹಾಸಮಂ -ಮೊಗಸೆ ಕೆಂಬಲ್ಲಿನುರು ರಶ್ಮಿ ಹರಹಿಕೂಂಡುದು (ಕರು. ೩-೨೬). 
ಮೊಗೆಸು ; ೮. ತುಂಬಿ ಹೊರಸೂಸುವಂತೆ ಮಾಡು ; ಹಾಲುಹೊಳೆ 
ಮೊಗೆಸಿದನು (ನತರ: 1,9೬9). ೯. (?): ಯಿದಕೆ ಆವವ ಅಳುಪಿದವರಿಗೆ 
ವಾರಣಾಸಿ ಆ ಗಂಗೆಯ ತಡಿಯಲಿ ಯೇಳುನೂರು[ಕ]ಪಲೆ ತಂಮ ತಂದೆ 
ಕೊಂದವರು ಮೊಗೆಸುಗೆ 


ಬಂದುದು 


(ಸಮುಶ- ೯-00); ಮಂತ್ರಿಪ್ರತ್ರರುಮಂ 


ತುಯಿಯನು (or. yin (&), sa. 
03೫-30 ; 1458) 
ಮೊಗಮೊಗಸು (ದ್ವಿರುಕ್ತಿ) : ಮೊಗಮೊಗಸಿ ಮುಂಬರಿವ ಕುದುರೆ 
ಸಾರಥಿಗಳಂ. . . ತಜಸಿದವನ ಬಿಲ್ಲನಿಕ್ಕಡಿಗೈದು. ಬೊಬ್ಬಿಆೌದು (ಕೈರಿ:ರಾ, 
63-೨3), [ಮೊಗೆ 4+ -- ಸ್ಕು./ತಮಿ, ಮುಯಲ; ತೆಲು. ಮೊಗಿಯು] 
ಮೊಗಸ್ಕು (ನಾ). ೧. ತೊಡಗುವಿಕೆ: ಪಾರಂಭಿಸುವಿಕೆ: ಮೊಗಸಂ 
ಮೆಲ್ತನೆ ಪರಿಪೂರ್ಣತೆಗೊಲ್ಹೇರುವಾರ್ಪನವರ ತನಿವ ಗೆಲ್ಲವ ಕವಿ ನಿರವಿಪಂ 
(ತಂಸಿಶ. ೦೩-6)- ೨. ಬಯಕೆ; ಅಪೇಕ್ಷೆ: ""ಬಾಕುಳಿ, ಮೊಗಸು, ಪಸಂ, 


ಸ್ಕೈ ಈ ೪ ಇಚ್ಛೆ" (ಕಾ ೩೭-೨೬೩): ' ಇಚ್ಛೆಯು ಮೊಗ[ಶಾಳಾಂ, 
2]ಸೆಂದೆನಿಕ್ಕು'" (ಕಕ್ಕಿ. ೬೨); ಬೊಚ್ಚಲನ್ನೀಯೆ ಸನಿಹಿಸಿದ 
ತಾಯ್ಕೊಗಸೆಂ (೧೩೦. ೨೬-೦೪). [ಆ ಮೊಗಸ್ಕು./ ತುಳು. ಮೊಗಸ್‌] 


ಮೊಗಸುತ್ತು ೭೪೫. 


ತ್ರ 


ಮೊಗಸುತ್ತು (ನಾ). ೧. ತಲೆಗೆ ಸುತ್ತುವ ವಸ್ತ್ರ 
ಬಂದು ಮೊಗಸಾಲೆಯೊಳ್ಕೆಯ್ಯಿಕ್ಕಿ ಮೊಗಸುತ್ತಿನ 
ಸೆಜಗನಧರಪಲ್ಲವಕ್ಕೆ ತೆಗೆದು , . . ಉದಯಸುಂದರಕುಮಾರನರಮನೆಯ 
ಬಾಗಿಲೊಳ್ಳಂದು ನಿಂದಿರ್ದಪನೆಂದು ಬಿನ್ನವಿಸೆ (ಶುರಾಮಾ- ೨-3 ಪ). 
3, ದಿಗ್ರ ೨ಮೆ: ಕಕ್ಕಾಬಿಕ್ಕಿ: ಗೊಂದಲ: ಅವರು.ಮೊಗಸುತ್ತಿನ 
ನಿರಾಶೆಯ ಮರ್ಮನದಿಂದ ಅವುದಾದರೂ ಅನಾಹುತಕ್ಕಿರಗಿ ದಾರಿಗಿಡದಂತೆ. 
ನೀನು ನೋಡಿಕೊಳ್ಳುತ್ತಿರಬೇಕು (ಅಕ್ಕಳ. ೩೯-೨೨). 'ಮುಖಸುತ್ತು' 
ಪರಾ. [ಮೊಗ 4- ಸುತ್ತು? 
ಮೊಗಸೂನಿಗೆ (ನಾ). (ರಥದ) ಮುಂಭಾಗದಲ್ಲಿ ಸಿಕ್ಕಿಸಿರುವ ಕಠಾರಿ: 
ಚೊರಿಸುವ ಮೊಗಸೂನಿ[೫8. ರಿ]ಗೆಯ ಕೊಲ್ಲಾರಿಗಳ ಶರಬಂಡಿಗಳ 
ಹೊಂದೇರು ಕವಿದವು (ಕನಕ. ೨-೪೪). 
[ಮೊಗ ೬ ಸೂನಿಗೆ (ಆ ಸೂಲಿಗೆ) ] 
ಮೊಗಳು. ಮುಗುಟು (ನಾ). ೧. ಎಳನೀರಿನ ಮೇಲುಭಾಗದ (ಕೆತ್ತಿ 
ತೆಗೆಯಬವ) ಸಿಪ್ಪೆಯ ಭಾಗ; ಎಳೆನೀರ ಕುಯಿದಿಳುವಿ ತಣ್ಣಸವಾದ 
ತಾಣದೊಳಗಿರಿಸಿ ಮಜುದಿನ ಮೊಗಳ ಕಳೆದು ನಿಂಬೆಯ ಹಣ್ಣಿನ ಹೊಸ 
ಹುಳಿಯ ಹಳಿದು (ಸೂಶಕಾ- ೨-೩೦); ಎಳೆನೀರೆಂ ಮೊಗಳ ತೆಗೆದು ಅದರಲ್ಲಿ 
೧೮ತೂಕ ಅಳಲೆಕಾಯ ಚೂರ್ಣವ ಹಾಕಿ ತಕ್ಷಣವೆ ಕುಡಿಯಲು ರಕ್ತಾತಿ 
ಸಾರಂ ಕೆಡುಗುಂ (86ಕ್ಕೆ. ೩00); ಹನ್ನೆರಡು ಎಳೆನೀರುಗಳನ್ನು ಕಿತ್ತು, 
ಕತ್ತಿ ಮೊಗಳು ತೆಗೆದುಕೊಟ್ಟನು (ಹಿಣುಳ್ಕೆ. ೩೦): ಮುಗುಟು: 
೨. (ಕರಾ) ತೆಂಗಿನಕಾಯಿಯ, ತೊಟ್ಟು. ೩. (ಕರಾ) ಗಡ್ಡೆಗಳ 
ಮೊಳಕೆ. 
[ದೇ.॥ ತಮಿ. ಮುಕಿ ತುಳು. ಮುಂಗಡ್‌, ಮುಗಡ, ಮುಗಡೆ] 
ಮೊಗಾರ ` ಮೊಗವಡ ' ನೋ. 
ಮೊಗುಂ " ಮೋಘವಮ್‌ ' ನೋ: 
ಮೊಗುಚು ' ಮಗುಟ್ಟು ` ನೋ 
ಮೊಗೆ, (ಕ್ರಿ). ೧. ದ್ರವಪದಾರ್ಥವನ್ನು ಬೊಗಸೆ ಅಥವಾ ಪಾತ್ರೆಯ 
ಮೂಲಕ ತೋಡು, - ತುಂಬಿಕೊಳ್ಳು :: "ಮೊಗೆ - ಜಲಾಕರ್ಷಣೇ, 
ಭೂಭೇದೇ ಚ, ಘಟಭೇದೇ ಚೆ” (ನರಾ); ಮಹಾಂಬುಧಿಯೆ ಗೆತ್ತು 
ಮುಗಿಲ್ಲುಟುಗಿ ನೀರ ಮೊಗೆವವೊಲ" , , . ನೀರಾಡುತ್ತಿರ್ದುವು ಸುತ್ತ 
ಮಲ್ಲಿ ಪನಕರಿನಿವಹಂ (ಗರಂತೂ. 00೪); ಬೆಲಗಸೆ ಶೀವಿಕೊಂಡು ಕುಡಿಯಲ್‌ 
ಮೊಗೆಯಲ್‌ ಕೊಡಗೊಂಡು . . . ಬಗೆದುದಂದು ಜನಂಘ ನಚಂದ್ರಿಕಾಂಬು 
; ತಲೆಗಳ ಬಟ್ಟಲಿಂ ಮೊಗೆದು ನೆತ್ತರನಾಗಳಿ ಈಂಟಿ 
ಯಾಂಟಿ . «ಎ ಕೈಪಣಿಸಯೊಳುಡುವ ರಕ್ಕಸಿಯರ್ಕಳೊಪ್ಪಿದರ (son. 
೨63);  ಜಲವನಂಜುಳಿಯಿಂದ ಮೊಗೆದೀಟಲು (ಉಪಾ. 3466). 
೨..ಬಾಚು ; ಗೋರು ; ಸಹಕಾರದಾಡಿಮಫಲವ್ರಾತಂಗಳಿಂದಾಗಳುಂ 
ತನಿಗಂಪಂ ಮೊಗೆದತ್ತಿ (ಕಿರನೇ. ೨-೬೦) ; ಸೀಹಪೀಠದ ಸಿಂಗರದ ಶಿಶುವ 
ಮೊಗೆದಪ್ಪಿ ತೆಗೆದೆಪ್ಪಿ (10: ೩-0೦೯ 5); ಸೂಸುವ ಮಿದುಳ ಮೊಗೆದೆಣ್ಣಿ ಸಿಗೆ 
ಸಾಲಿಡುವ ಅಡಗನುಯಿದು ಕೆದಟ ರಕುತವ ತಂಡುಕಿ ಚೆಲ್ಲುವ ಕರಿಯ 
ಬರಿಕೈ ಬಿಡಿಸಿದವು ಹುಟ್ಟಾಗಿ ಯಮರಾಜನ ಪರಿಗ್ರಹಕೆ (ಕಣಾಂ: 8-೦೨), 
೩, ಕುಡಿ: ಈಂಟು ; ಅಮೃತವೃಷ್ಟಿಗಳಂ ಕಜಸಿವಂತು ಪೇಟ್ಚಿ ತಿರ್ದಿದ 
ಕೃತಿಯಂ ಬುಧರ್‌ ಕಿವಿಗಳಿಂ ಮೊಗೆವರ್‌ (£ಮದ-0-39); ಸರಸಿಯಲ್ಲಿ 
ಮೊಗವಿಟ್ಟು ಮೊಗೆದವು ವರುಲವನೆರಡಳ್ಳೆ ಹಿಗ್ಗಲು (ಕುನ್ಮಾರ್ರೋ- ೦0-49). 
೪. ಹೊರಹೊಮ್ಮಿಸು: ಹೊರಹಾಕು : ತರುಣಿ ವೀಣೆಯ ಮಿಡಿವಳು 
೨2 - ಮಧುರಗೀತದ ನುಡಿಯೊಳು ತನ್ನೆದೆಯ ಭಾವವ ಮೊಗೆವಳು 
(ಕಂದಾ: ೩3-6): ಪ್ರತಿಕ್ಷಣಕ್ಕೂ ಮಾಡಿದ ಪಾಪವೆಲ್ಲ ಇತಿಹಾಸವಾಗಿ ಅವಳ 
ದುಃಖವನ್ನು ಮೊಗೆಯುತ್ತಿತ್ತು (ಗ್ರಾಪಾಯ. ೨೩೪). ೫. (ತುಂಬಿ) 


PU 
7 
ನ 
6 
6 
ಲ್ಯ 


ನ್ನಪದ 


35 


ಮೊಗೆವಲೆ 


ಹೊರಸೂಸು : ತುಳುಕು : ಸುರರಳ್ಕೆ ದಿಗಿಭಂಗಳ್‌ ಬಳ್ಳೆ 
ಬೆಟ್ಟುಗಳ್‌ ಜರಿಯೆ ಕಡಲ್‌ ಮೊಗೆಯೆ ಔತ್ವಾತಕವೊಗೆಯೆ ಸ 
ಕಡಿದಾಯ್ತು (ಉನಾಕ್ಕ. ೧೦-೨೭); ಇವಳ ರಸದೆದೆಯ ಮುನ್ನೀರು ಮೊಗೆ 
ವೆದ್ದು ನೊರೆಯ ಚಿಮ್ಮಿತ್ತು (480. 1, ೪4): ೬. ಎರೆ; ಸುರಿ; ತರಕಾರಿ 
ಗಿಡಗಳಿಗೆ ಏತದ ' ನೀರು ಮೊಗೆಯಲು ... ಉದಾಸೀನಪಟ್ಟುದಿಲ್ಲ 
(ಕ್ರಂಕಿತು- ೩). ೭. ಧಾಳಿಯಿಡು ; ಆಕ್ರಮಿಸು : ಏನ ಹೇಳುವೆನದನು 
ನೃಪ ತಪಸೂನುವಿನ, ಮೋಹಂರದೊಳಳ್ಳಿಜ*ವಾನೆಗಳನುಪ್ಪರಿಸಿ ಗಗನವ 
ಮೂಗೆವ ಕುದುರೆಗಳ (ಕುನ್ಮಾರ್ರೋ,. ೪-೦) ; ಹಾಯಿತುರಿ ಹೊದಣಕಿದ್ದು 
ಕೊಡಲಿಯ ಬಾಯ ಧಾರೆಯಲಖಳಜಗ ಜರಿದುಯೆನಲು ಸೀವರಿಸಿ ಶಿಖಿ ಬೊಗೆ 
ದುದು ಮರುತೃಥವ(ಕೊರಂಾ- 0-0೭-೦೦). ೮.(ಆಲಂ) ಸೆರೆ ಹಿಡಿ : ಉತ್ತರ 


ಗೋಗ್ರಹಂ ಪಿರಿದುಮಾಗ್ರಹವುಂ ಮನದೊಳ್‌ ತಗುಳ್ಳಿ ಬಂದು 
ಮುತ್ತಿ ಮೊಗೆದಂ ವಿಭು ಗೋಕುಲಮಂ ವಿರಾಟನಾ (ಕಂಕಣ: 6-೯೨), 
೯. ನುಂಗು : ಕಬಳಿನು: ಅಡವಿಯಂ ಮೊಗೆದು ಸುಡುನಗಿ 

ಸ 


ಗಾಪೋಶನದ ಗೊಡವೆಯೇವುದು (ಶತ- 6-88); ಭುಗಿಲು ಭುಗಿ 
ಭುಗಿ , - - ಎಂದೊಗೆದು ದಳ್ಳುರಿಯುಗಳಲಂಬರಕುಗಿದು ' ಜಗಿದುದು 
ಮತ್ತೆ ಹರಿದುದು ಲೋಕ ಬೆದಜುತಿರೆ. ಮೊಗೆದು ಮುಕ್ಕಿತು ಕೊರಳ 
ಕಡಿಯಲು ನೆಗೆದು ಹಾಜತು ರುಂಡ ಶೋಣಿತವೊಗುತ (v0. ೩೬-೬೪), 
ಮೊಗೆಮೊಗೆ (ದ್ವಿರುಕ್ತಿ) : ಮೊಗೆಮೊಗೆದು ನೆತ್ತರಂ ಪವನಸುತಂ 
ನೆತ್ತಿಯೊಳೆಅಕಿದೆಜಕದಿನಿಸಲಿಕಿಯೊತ್ತಿ ,. . . ಕೇಶಮನೆತ್ತಂ ಪಸರಿಸಿದಂ 
(ಶಶ ೧೨-೦೫೩); ಶಂಭುಯೋಗಸುಖಾಮೃತವನೆಯ್ದೆ ಮೊಗೆಮೊಗೆದು. 
ಪೀರ್ಮ (ಕ್ಮಣ--೨-೩6); ದು ಬೊಮ್ಮ ನಜಾಂಡವೊಂದೆಡೆ. ಕಡಲ 
* ಮೊಗೆವೊಗೆದಲ್ಲಿ ತುಂಬುದೆ (1980. ೦೫-4). 
[ದೇ.॥ ತಮಿ. ಮುಕ್ಕ ತುಳು, ಮುಗಪು. ಮೊಗಫ್ರ್ಯ ಕೋತ. ಮುಪ್‌] 
ಮೊಗ್ಗೆ. ಮಗ್ಗೆ. ಮೊಫಿ (ನಾ). (ನೀರು ಮುಂತಾದ ದ್ರವಪದಾರ್ಥ 
ವನ್ನು ತುಂಬಿಕೊಳ್ಳಲು ಬಳಸುವ) ಮಣ್ಣಿನ ಪಾತ್ರೆ; ಎಮ್ಮಾಕಿಯ 
ಕೈಯ ಮೊಗೆಯ ನೀರಿನಲ್ಲಿ ನಾಮವ ತೇಯಲಾಗಿ ನಾಮವುಳಿದು ನೀರಳಿ 
ಯಿತಿ (19ನ. ೪: 1%. ೨೦6-880); ಒಂದು ಮೊಗೆಯಕ್ಕಿಗಚ್ಚೊಂದು ಮೊಗೆ 
ಮಜ್ಜಿಗೆಯನೊಂದಾಗಿ ಬೆರಸಿ (ಸೂತಕಾ. ೨-೫೪); ಪೊಸಮೊಗೆಯೊಳುಂ 
ಸುಣ್ಣ ತುಂಬಿರಿಸಿರೆ (ಗರಣ: ೦೫-೬೫). ಮಗೆ: ಇಪ್ಪತ್ತು ಮಗೆ 
ನೀರು ಹೊಯ್ದು (ಕಿ ೨೬)- ಮೊಘೆ : ಅರವಟ್ಟಿಗೆಗೆ ಗುಡಾಣ 
ಬಿದಿಗೆ ಕರಗ ಮೊಫೆಗಳ ಕ್ರಯಕ್ಕೆ (390೩-12: He: 1019). 
[ಆ ಮೊಗ್ಗೆ. /ತಮಿ. ಮುಕ್ಕ; ತುಳು. ಮುಗಯಿ. ಮುಗೆ. ಮುಗ್ಧ] 
ಮೊಗೆ (ನಾ). ಒಂದು ಬಗೆಯ ಭೂಮಿ; ಹಳದಿಬಣ್ಣದಿಂದ ಕೂಡಿದ 
ಫಲವತ್ತಾದ ಭೂಮಿ : ಸರ್ವನಮಸ್ಯ ಮೊಗೆ ಮತ್ತರಾಜಕಂ (9, 
ಸ1-11* ೧೦೯-೫೨; 948); ದೇವರ್ಗ್ಗೆ ಬಿಟ್ಟ ಬೆದ್ದಲು ಮೊಗೆ ಮತ್ತ ೬ 
(೫933. 2%-8- ೪೬-೦೫; 2650 1); ಶ್ರೀಮಾನ್ಯವಾಗಿ ಬಿಟ್ಟಿ ಕೆಯಿ ಹಗರೆಯಿಂ 
ಪಡುವಲು ಮೊಗೆ ಮತ್ತರು ೪ (4934. 13-1, aoc: 2330), 
*ಮೊಗರ್ಕು ' ಪರಾ. [₹?] 
ಮೊಗೆತರ್‌ (ಕ್ರಿ). ತುಂಬಿಕೊಂಡು ತರ: : ಛಂದೋಂಬುರಾಶಿಯೊಳ್‌ 
ಮೊಗೆತಂದವನಾತ್ಮೀಯಸತಿಗೆ ನಾಕಿಗನುಸಿರ್ದಂ (ರರೋಂಿ- ೧-೩೦). 
[ಮೊಗೆ 4 ತರ್‌] 
ಮೊಗೆಬಲೆ ` ಮೊಗೆವಲೆ ` ನೋ. 
ಮೊಗೆವಲೆ. ಮೊಗೆಬಲೆ (ನಾ). ಮಾನನ್ನು ಹಿಡಿಯಲು ಬೆಸ್ತರು ಉಪ 
ಯೋಗಿಸುವ ಒಂದು ಬಗೆಯ ಬಲೆ : ಆವ ಹಂಜರಕೂಳಿ ಮೊಗ್ಗಗೆ 
ವಲೆ ಯಾವ ಗುಣವು ಬೀಸುವಲೆಯುಚಕಿ' ತೀವಿದುದಕದ ಮಡುವೆಯಿದು 
ಸಂಗ್ರಾಮಭೂಮಿ ಇಣಾ (ಕುಠ್ಠಾಕ. ೨೨-೨೪), ಮೊಗೆಬಲೆ ; " ದೊಡ್ಡ 


ಮೊಗೆವಾಲು 


ಬಲೆಯಲ್ಲಿ ಮಾನು 
ಹೋದಾಗ, ಕೆಲವು 
ಹಾಕುವ ಬೇರೆ ಸಣ್ಣ 


ಹೆಚ್ಚಾಗಿ. ಆ ಬಲೆಯನ್ನು ದಡಕ್ಕೆ ಎಳೆಯಲಾಗದೆ 

ಮಿನುಗಳನ್ನು ತೆಗೆದುಬಿಡುವುದಕ್ಕಾಗಿ ಅದರೊಳಕ್ಕೆ 

ಬಲೆ; ಮೊಗೆಬಲೆ” ($pillor- 3092). 
[ಮೊಗ್ಗೆ ೬ ಬಲ್ಲೆ] 

ಮೊಗೆವಾಲು (ನಾ). ಮಡಕೆಯ ತುಂಬ ಇರುವ ಹಾಲು : ಶುನಕ 
ಮೊಗೆವಾಲಂ ಕುಡಿದು ಪೋಗೆ (ಸತ್ರ. ೦-3೦) 

[ಮೊಗೆ 4 ಪಾಲ್ಕು (ಆ ಪಾಲ್‌,)] 

ಮೊಗೆಸು `'ಮೊಗಸ್ಕು' ನೋ. 

ಮೊಗೇರ, ಮೊಗವೀರ (ನಾ)- (ಕರು) ಮಾನುಹಿಡಿಯಖವವನು ; 
ಬೆಸ್ತ ; ಮಾನುಗಾರ : ಫಡ ಮೊಗೇರರ ಮಗನೆ (ಕುಮುರಾ- ೩೮) ; 
ಎಲೆ ಮೊಗೇರನ ಮಗನೆ ಗಳಹದಿರು (4ರ್ಕಾಕಾ- ೭) : ಕನ್ನಡ - ತುಳು 
ನಾಡುಗಳಲ್ಲಿ ಸ್ವಭಾವತಃ ಅತಿಶೂರರೂ ಧರ್ಮಶ್ರದ್ಧುಳುಗಳೊ ಆದ 
ಮೊಗ್ಗೇರರೆಂಬು ಅಂಬಿಗರಿರುತ್ತರೆ (1ನ್ನೂ- ಇ). ಮೊಗವೀರ ; ಕಡಲಲ್ಲಿ 
ತಮ್ಮ ಭಾಗ್ಯವನ್ನು ಅರಸಲು ಹೋದ ಮೊಗವೀರರ ದೋಣಿಗಳು ಪುಟ್ಟ 
ಬಾತುಕೋಳಿಗಳಂತೆ ಕಾಣುತ್ತಿದ್ದುವು (ತಳ್ಳ. ೬-೩4) ; ತರುವಾಯ 
ಮೊಗವೀರ ಹುಡುಗಿಯರನ್ನು ಬ್ರಾಹ್ಮಣಕನ್ಯೆಯರನ್ನಾಗಿ ಪರಿವರ್ತಿಸಿ 
ಎ « « ಮದುವೆ ಮಾಡಿಕೊಂಡರು (ರೇಶಖೊ- ೪೯). [+ ತುಳು. ಮೊಗೇರೆ] 

ಮೊಗೇರತಿ (ನಾ): ಬೆಸ್ತರವಳು ; ಮಾನುಗಾತಿ : ಯಾರೋ ತನ್ನಂತೆಯೇ 
ತಡ ಮಾಡಿ ಹೊರಟ ಮೊಗೇರತಿ ಇರಬೇಕು (ಹೂಸ. 30), 

[ಮೊಗೇರ | --ತ್ಮಿ (ಆ. - ಇತ್ತಿ) 

ಮೊಗ್ಗಂಬ (ನಾ). ಮೊಗ್ಗುಗಳನ್ನೇ ತನ್ನ ಬಾಣಗಳಾಗಿ ಉಳ್ಳವನು ; 

ಮನ್ಮಥ : (ತರಂ. $. 11, 03). 
[ಮೊಗ್ಗು (- ಮೊಗ್ಗೆ) 4. ಅಂಬು 4+ -- ಆ] 

ಮೊಗ್ಗರ, ಮೊಕರ (ನಾ) ೧. ಮೊತ್ತ ; ರಾಸಿ: *'ಮೊತ್ತ ಮೊಬ್ಬುಳಿಯೂ 
ಮೊಗ್ಗರಂ'` (೪0೪0. 0೦೬) ; ಅಬಲೆಯ ಕಣ್ಣ ಬೆಳಗಿಂಗೆ ಬೆದಜೌ 
ಕಟ್ಟಿಲೆಯ ಮೊಗ್ಗರಂ ಮಗುಳ್ಳು ಮೂದಲಿಸಿ ಕವಿಮತೆ (ಕರನೀ: 
೪-೩0 ವ); ಕೋರಕದ ಕುಟ್ಮಲದ ಮೊಗ್ಗೆಯ ಮೊಗ್ಗರ.ಗಳನಾಯ್ದು 
ಕೊಯ್ದು (ಅನಂಭ. ೭-0೪ ನ): ೨. ಗುಂಪು; ತಂಡ: ಸಮೂಹ: 
ಕರಿಗಳ ಮೊಗ್ಗ ರವ ಮೆದೆಗೆಡಹಿದನು (ಕುನ್ಮಾಳೀ: 6-9೬) : ಹೆಗ್ಗರಡಿಯ 
ಹಿಂಡಿದೆ ಕಾಳ್ಕೋಣನ ಮೊಗ್ಗರವಿದೆ (ಕುಂಸಾಂ- ೨೬-೬೦) ; 
ಗುಣಿಸುವ ಮೊಗ್ಗರದ ಜೋಯಿಸರು ಅಗ್ಗವನು 
(44೯: 0೬೦೪) ಹ ದಂಡು ; ಸೈಜ್ಯ : ಬಲ; 
ಬಲಂ" (ಉಾರಸಿ- 0೭) ; ಬಿಲ್ಲನೀಟ್ವುಕೊಂಡೆತ್ತುತೆ ಮೊಗ್ಗರಂ ಕೆಡೆವಿನಂ 
ಬಿಡದೆಚ್ಚು (8ಂದ್ರ ಫಿ. ೩-೦೦೦) : ಮೊಗ್ಗರವ ಕೆದಜಾದರು ಹೊಯ್ದರೆ 
ನುಗ್ಗಿದರು (ಕುವ್ಮಾಂ. ೪-೯): ಲಗ್ಗೆ ಮಸಗಿತು ಕೂಡೆ ರಕ್ಕಸ ಮೊಗ್ಗರದ 
ಮುಂಬಿನಲಿ (ಕೊರಣ. ೬-೨೦-೩೦). ಮೊಕರ ; ೪. (ಸೈನಿಕರ) ಪಂಕ್ತಿ; 
ಸಾಲು : ಎಟ್ಟಿದಿನ್ವರು ನರಮೊಕರಮನೊಡೆದೊಡೆಪ್ಪಡೆತ್ತದು ಪುಣಿ 
ಸೂರ್ಪ್ಪೊಲ ನೆಲ್ಲುಪಾಣ್ಣಿಯುವಳೆವದು (ಮೈಕಂ- ೦೯೩೦೨ ೩೬-೬ ನಸು: 
8ನೆಯ ಕತ). [ದೇ.॥ ತೆಲು. ಮೊಗ್ಗರ, ಮೊಗರ] 

ಮೊಗ್ಗರಂಬಾಯ್‌, ಮೊಗ್ಗರವಾಯ್‌ (ಕ್ರಿ). ಒಟ್ಟಾಗಿ ನುಗ್ಗು ; 
ಗುಂಪಾಗಿ ಮೇಲೆ ಬೀಳು : ಮುಂ ಗುಡಿಗೆದಅ್‌ ಮೊಗ್ಗರಂಬಾ[೫ಕಾಂ. 
ಬೊ. ವಂ. ಬ] (ತರಕ 96-28). ಮೊಗ್ಗರವಾಯ್‌ : ಮಾರಿ 
ನಲ್ಲು ಸಂಗರಕಿ ಮೊಗ್ಗರವಾಯ್ಡವೊಲ್‌, (ಕು: ೩-೭೫) ; ಉಲಿದು 
ಘೂರ್ಮಿಸಿ ಕೆರಳಿ ಮೊಗ್ಗ ರವಾಯ್ವುದೆ ಬಜ್‌ದೆ (ಶ್ರಥು0- ೦೩-೦೦): 

[ಮೊಗ್ಗರ 4. ಪಾಯ್ಕ್‌] 
ಮೊಗ್ಗರಂಟೊಯ್‌ (ಕ್ರಿ). ಗುಂಪಾಗಿ ನುಗ್ಗಿ ಹೊಡೆ, - ಧಾಳಿಮಾಡು : 


೭೪೫೩ 


ಮೊಗ್ಗೆ ಗೋಲ 


ಮಸಗಿ ಬೊಬ್ಬಟ್ಟು ದೆಸೆಣಿಸೆಗೆ ಪರಿದು ಮೂದಲಿಸಿ ಮುಂಗುಡಿಗೆದಜಾ 


ಮೊಗ್ಗರಂಬೊಯ್ದು (೧ಂಕ. ೬-೩೬ ನ): [ ಮೊಗ್ಗರ 4 ಪೊಯ್ಕ್‌ ] 


(ಮೊಗ್ಗರಣೆ (ನಾ): ಒಂದು ಬಗೆಯ ಆಯುಧ : ಗಡೆ ಚಂದ್ರಹಾಸ 


ವಿಚಂಡಿ ಮೊಗ್ಗರಣೆ ಕೃಪಾಣ ದಂಡರತ್ನಾಃ ಯುಧಾವಳಿಗಳಿದ್ದುವು 
ಸರ್ಪಮಂಡಲವೆನೆ ಭುಗಿಲಿಡುತ (ರರತ. 30-0೩4). [21 
ಮೊಗ್ಗರವಾಯ್‌ «ಮೊಗ್ಗರಂಬಾಯ್‌' ನೋ. 


ಮೊಗ್ಗರಿಸು (ಕ್ರಿ): ಒಟ್ಟಾಗು ; ಸೇರು; ಗುಂಪುಗೂಡು ; ಬಗ್ಗಿಸಿ 
ಮೊಗ್ಗರಿಸುತ್ತೊಗ್ಗುಗೆಡದೆ ನಡೆಗೋಂಟೆಯಂತೆ ನೆಲೆವೆರ್ಚಿ ನಿಂದು (ಗ೫- 
೬೫3 ಐ); ಅರ್ವ ಪೋರ್ವ ಮೊಗ್ಗರಿಪ ತೊಡಂಕುವಗ್ಗಲಿಪ ಬಿನ್ನಣಮೊಪ್ಪೆ 
ಕಡಂಗಿ ಕಾದಿದರು (ಉಕ: ೬-೫) : ಮೊಗ್ಗರಿಸಿ ಮೊರೆ ಮುಗಿಲೆ ( 
ಮಿನುಗು ಮೊನೆಮಿಂಚೇ ! (೧೪೨೦. ೪6-೨). 
[ಮೊಗ್ಗರ ಎ ಇಸ್ಕು] 
ಮೊಗ್ಗಳ ' ಮೊಕ್ಕಳ ` ನೋ. 


ಮೊಗ್ಗಿಸ್ಯು * ಮೊಲಿಸು' ನೋ. 
ಮೊಗ್ಗಿಸ್ಕು (ಕ್ರಿ): ಬಗುಳು ; ಗಗನದೊಳಗೆ ಹುಣ್ಣಿಮೆ ಹೋದ 


ಮಜುದಿನ ಪಗಲೆಸೆದಿರರಾತನೊಡಲ ಮೃಗ ಮೊಲಗಂಡು ಮೊಗ್ಗಿಸು 
ವೊಂದಂದದಿ ಮೊಗವೆತ್ತಿ ಗಳಹುತೆಯ್ದಿ ದುವು (ಮೋಹಕ, ೦೯-೦೩) . 
ಮೊಗ್ಗು, 4 - ಇಸ್ಕು] 

ಮೊಗ್ಗು, " ಮೊಲ್ಗ್ಸು' ನೋ: 

ಮೊಗ್ಗು, " ಮೊಲ್ಲು' ನೋ, 

ಮೊಗ್ಗು 'ಮೊಗ್ಗೆ' ನೋ: 

ಮೊಗ್ಗೆ, ಮಗ್ಗ್ಕು, ಮಗ್ಗ, ಮೊಗ್ಗು (ನಾ). ೧- ಪೂರ್ತಿಯಾಗಿ 
ಅರಳದೆ ಇರುವ ಹೂವು ; ವಬಗುಳಂ ; ಕುಟ್ಮಲ : “ಸಜ್ಜುರಮುಂ 
ಮುಗುಳು ಮೊಗ್ಗೆ ಕುಟ್ಮಳವುದು ತಾ” (೪48: ೭9): ಜಳಜದ 
ಮೊಗ್ಗೆಯಂತೆ ಮುಗುಳಂತೆ . . - ಕೆಂಪನೂಳ್ವ ಕೋಮಳಶುಕಶಾಬಕ 
ಪ್ರಕರಮಂ ತೆಗೆದಂ ದಯಗೆಟ್ಟು ಲುಬ್ಬಕಂ (ಗರಂ: ೦೬6) ; ಪೊಕ್ಕತ್ತು 
ತುಂಡಾಗ್ರದಿಂದೊಡೆದಂಭೋಜದ ಮೊಗ್ಗೆಯಂ ಮಧುಕರಂ (ಊರೇ. 
೨-೩೭) ; ಕುಸುಮದ ಮೊಗ್ಗೆಯಲಿ ರಚಿಸಿದರು ಸಿರಿಮುಡಿಯ (ಕನ್ಯಾ. 
6-3) ; ಮಲ್ಲಿಗೆಯ ಮೊಗ್ಗೆಗಳನಮಲೋತ್ಪುಲ್ಲಕುಂದಪ್ರಸವದೂರ್ವ . . . 
ಸಲ್ಲಲಿತ ಪುಷ್ಪಂಗಳಲಿ ಭೂವಲ್ಲಭನು ಪೂಜಸಿದನು ಜಗದೇಕವಲ್ಲಭನ 
(ನರಗ. ಮಗ್ಗು : ೧. ಅವು ತದ್ದಶನನಿಕರಮಲ್ಲೆಳೆ 

ಮೊಲ್ಲೆ ಮಗ್ಗ ಲ್ಲ (ಈರತು. 5-೭) ; ಮಾವನ ಮಗಾ ಮಗ್ಗಾಗಿ ಬಾರೊ, 

ತುರುಬಿಗೆ (ತುಲ್ಲ ೮). ಮಗ್ಗೈ : ೧. ಜೆಳಿದುವು ಸಹದೇವ 

ಶಿರದಲ್ಲಿ ಮಲ್ಲಿಗೆಯ ಮಣಣ ಮೊ]ಗ್ಗೆಗಳು (ಕುವ್ಮಾಸ: ೯-೬9). 

೨. (ಬಟ್ಟೆಯ ಮೇಲೆ ಮೂಡಿಸಿದ) ಮೊಗ್ಗಿನಾಕಾರದ ಚಿತ್ರ, 

ಮಾದರಿ: ಕೆಂದಾವರೆಮಗ್ಗೆಯ ಕುಪ್ಪಸವ ತೊಟ್ಟಳು (ಶ್ರೀಕೃಶಾ- ೦೦). 

ಮೊಗ್ಗು: ೧. ನನೆ ಮೊಗ್ಗು ಅರಳು ಮೊದಲಾದವರಲ್ಲಿಯ ಗಂಧವ 

ನೆಟ್‌ವುದು (ಅರತ. ೩-03) ; ಗಿಡದ ಕೈಮುಗಿಹ ಮೊಗ್ಗಾಗಿ ಮೈದೋರು 


ಅಜ್ಞನ ಬುದ್ಧಿ ಮೊಗ್ಗಿನ ಹಾಗೆ, ಪ್ರಾಜ್ಞಃ ನ 


5-3-03) 


ತಿದೆ (68೪- ೨೨-೨); 
ಬುದ್ಧಿ ಫಲದ ಹಾಗೆ (ಗಾರೆ). 
[ದೇ.॥ ತವಿ. ಮುಕೈ. ಮೊಕ್ಕು ; ಮಲ, ಮೊಟ್ಟು ; ತುಳು. ಮುಗ್ಗ 
ಮೊಗ್ಗೆ ; ಕೊಡ. ಮೊಗ್ಗ್‌ ; ತೆಲು. ಮೊಗ್ಗ, ಮೊಗಡ್ಯ ಕುಇ. ಮೊಕೊ] 
ಮೊಗ್ಗೆಗೋಲ (ನಾ). ಹೂವಿನ ಮುಗುಳುಗಳನ್ನೇ ಬಾಣವಾಗಿ 
ಉಳ್ಳವನು ; ಪುಷ್ಪಾಸ್ತ್ರ ; ಮನ್ಮಥ : ಅಗ್ಗದ ದೊರೆಯ ಕೆಳೆಯನೆಂಬ 
ಗರ್ವವೋ ಮೊಗ್ಗೆಗೋಲನ ಸಭೆಗಿನಿಸು ತಗ್ಗಿ ಬಾ (ಕರಕ. 8೭-೩೦). 
[ ಮೊಗ್ಗೆ 4 ಕೋಲ್‌, _. - ಅ] 


ಮೊಗ್ಗೊಡೆ 


ಮೊಗ್ಗೊಡೆ (ಕಿ) ಮೊಗ್ಗು ಅರಳು : ಹೂವಾಗು ; ಜಲಜಾಪ್ತ 
ಮಂಡಲಂ ಕಡುರೈಯಮಾಗೊಪ್ಪಡುತ್ತ  ಬಿತ್ತರದೊಳೆಡೆನೊಡೆಯಲ್‌ 
ಚಕೋರಿ ಸುಖವಡೆಯಲು ರಥಾಂಗ ಮೊಗ್ಗೊಡೆಯಲಾ ಮಲ್ಲಿಗೆಗಳು 
(ಸಂತಾ. ೨೨-೫೭), [ಮೊಗ್ಗು ( ಇಮೊಗ್ಗೆ) 4 ಒಡ? 
ಮೊಘಲ್‌ "ಮೊಗಲ ` 
ಮೊಫೆ * ಮೊಗ್ಗೆ ` ನೋ. 
ಮೊಚ್ಚಿಗೆ, .ಮುಚ್ಚಿಗ್ನ (ನಾ). ಚಪ್ಪಲಿಯನ್ನು ಹೊ! 
ಮೋಚಿ; ದೊರೆಗಳ ಮನಮೆಚ್ಚಿನ ಮೊಚ್ಚಿಗ [4೫0- 
ರಿಹರೊಂದೆಸೆಯ (ಕ್ಯೂ ೩-೦): ಮುಚ್ಚಿಗ್ಮ ; 
ಹೊಲೆಯಗಂ ಮಾಂಸವನು ಮು[[ಶಾಣಂ- ವ: 
(ಬತಫು- 3೧-೪೪) ; ಗುಣಿಗರ್‌ ಚಿಬ್ಬಿಗರ್‌ | 
ಗಾಜರ್‌ ಮುಖ್ಯರೊದಗಿ ಬರುತಿರ್ಪರು(ಕಂಪು. ೪೭-90) ; 
ಕೇರಿಯಲ್ಲಿ ಬಹಳ ಜನಗಳು ಉಳಿದಿರಲಿಲ್ಲ (ಕೇತ್ರಕ್ಕೆ, ೦೯೩) - 
[ ಮೊಚ್ಚಿ (ಇಮೊಚ್ಚೆಯ) 44ಎ ಇಗ] 


ವವನು : 
ವವನು ; 


ಮೊಚ್ಚಿ 
ಮೊಚ್ಚೆಗಾರ ` ಮೊಚ್ಚೆಗಾಜಿ ನೋ. 
ಮೊಚ್ಚೆಗಾಜಿ, ಮೊಚ್ಚೆಗಾರ (ನಾ). ಜೋಡುಗಳನ್ನು 


ವವನು: ಮೋಚಿ: ದೊಚ್ಚಿಗಾಜ ಸಕಲಾತೆ (ಶುರಂರ್ನ 
೨-೫೬-೪): ಮೊಚ್ಚೆಗಾರ ; ಎಣ್ಣೆ ಹಂ ರು. ಮೊಚ್ಚಿಗಾರರು, 


ರವ: 
ವುದೆಂದು ಅಂಜಿ ದೂರದಿಂದ ಎಣ್ಣೆ ಕೊಡುತ್ತಿದ್ದರು (ನರಿ: 1, ೪): 
ಇವನು ಮೊಚ್ಚೆಗಾರನ ಮಗನೆಂದು ಹೇಳುತ್ತಾರೆ (ಇಂಗ್ಮ- ೨೦). 
[ ಮೊಚ್ಚೆ (ಎಮೊಚ್ಚೆಯ) 4. - ಕಾಜ] 
ಮೊಚ್ಚೆಯ, ಮಚ್ಚೈ. ಮೊಚ್ಚೆ . ಮೋಜಾ, ಮೋಜ್ಕು 


ಮೋಜ, 


(ನಂ). ೧. ಮುಂಭಾಗದಲ್ಲಿ ಒಳಮುಖಕ್ಕೆ ಬಾಗಿರುವ. ಅಲಂಕಾರ|[25 


ಯುಕ್ತವಾದ ಒಂದು ಬಗೆಯ ಮೆಟ್ಟು -ಪಾದರಕ್ಷೆ.--ಜೋಡು ; 
ಚಿನ್ನದ ಸವಂಗಮಪೂರ್ವದ ಮೊಚ್ಚೆ ಯಂ ಪವಣ್ಬಡೆದ ಸುವರ್ಣಪಾರಿವದ 
ಕುಪ್ಪಸಮೊಪ್ಪೆ ಬೆಡಂಗನಾಳ್ಲು (ಶಂತಶಾ- ೯-೦೦೬) ; ಗುಡಿ ನೇಣ್‌ 
ಕಂಟಣೆ ಗೋಣಿ ದಂಡಿಗೆ ಸವಂಗಂ ಮೊಚ್ಚೆ ಯಂ ಹಲ್ಲಜಂ . ... ಎಂಬಿವಿನಿತುಂ 
ದಂಡಿಂಗೆ ಸಾಮಗ್ರಿಗಳ (ತು: ೦6-34) ; 
ಮೊಚ್ಚೆಯವನಾ ಚರಣದಲಿ ಸೀಸಕವ . . - ಬತ್ತಳಿಕೆಯನು ಬಿಲುದಿರುವಿನಲಿ 
ಮೋಹಿದರು. (ಕುಪ್ಮಾರ್ರೋ, ೮-೫), ಮಚ್ಚೆ : ೧. ನಿಚ್ಚಳಗೆಲಸ 
ರೇಶಿಮೆಚಿತ್ರಗೆಲಸದ ಹೆಚ್ಚಿನ ಜರತುರ ಕೆಲಸ ಮೆಚ್ಚುವಂದದಿ ಮಚ್ಚಿ 
ತರತರ ಮಾಡುವ ಮುಚ್ಛಿಗಾಜರ ಕೇರಿಯೆಸೆಯೆ (ಕಮ್ಮಂ: ೩-೪೦) ; 
ಬಾಗಿಲ ಬಳಿಯಲ್ಲಿ ವಿಜಾಪುರದ ಮಚ್ಚೆಯ ಜೋಡುಗಳು (ತಿಡುಗು- ೩೦) ; 
ಮಾದಿಗರಿಂದ ಮಚ್ಚೆಯನ್ನು, ' ಪುರೋಹಿತರಿಂದ ಮಂತ್ರವನ್ನೂ . ., 
ಪಡೆಯಬೇಕಾಗುತ್ತದೆ. (ನೊಣದ. 009), ಮೊಚ್ಚೆ : ೧. ಕಿಚ್ಚಿಗೆ 
ತಣಿವಿಲ್ಲ ಮೊಚ್ಚೆಗೆ ಹೊಲೆಯಿಲ್ಲ (46೯2. ೪6) ; ಮದುವೆಯಲ್ಲಿ 
ವರನಿಗೆ” ಕೊಡುವುದು ಕಾಲ್ಮರೆಯಲ್ಲ ; ಮೊಚ್ಚೆ (ಕರ್ಣಾಳು- ೦೫೭) ; ಕಾಲಲ್ಲಿ 
ಪುಣೆಯ ಮೊಚ್ಚಿಗಳಿದ್ದು ಕೈಯಲ್ಲಿ ಬೆತ್ತದ ಛಡರು 

ಮೋಜ ; ೧. “ ಹರಡಿನ ಮೇಲಕ್ಕೆ ಬಂದು ಪಾದವನ್ನೆಲ್ಲಾ ಮುಚ್ಚುವ, 
ಪೂರ್ತಿಯಾಗಿ ಅಥವಾ ಬಹುಭಾಗ ಚರ್ಮದಿಂದ ಮಾಡಿದ, ಪಾದರಕ್ಷೆ ; 


ಮೋಜ ; ಬೂಟು” (8೦೬: 2018) ; ಅವರು. ಹೊಸ ಚಕ್ಕಳದ 
ಮೋಜಗಳನ್ನು ಹಾಕಿಕೊಂಡು (ಉಾಕತೆ- ೭). ಮೋಜಾ: ೧. ಕಾಲಿಗೆ 
ಬೆಲೆಯುಳ್ಳ 'ಮೋಜಾ ಧರಿಸಿ ಸು: ನ್ಲಿನವರು. ಸಭಿಗೆ ದಯವಮಾೂಡಿಸುತ್ತಿದ್ದು; ದೇ 


ಒಂದು ' ವೈಖಿರಿ (ಸಂಗತಂ: ೨೬): ಮೋಜು: ೨. ಪಾದತಳದಿಂದ | 


೭೮೫೪ 


ನೆ 
ನೋ. s 


`ಮೊಚ್ಚೆಯ ' ನೋ. 15 


ಮಾದಿಗರೇ ಮೊದಲಾದ ಜಾತಿಯ ಹೆಂಗಸರ ಮೈಸೋಕಂ| ೩0 


ಶಿರದೊಳುಂತರು| 30 


(Ces: €). | 


ಮೊಟ್ಟಿತ 

ಹಿಡಿದು ಮುಂಡಿಯವರೆಗೂ ಬರುವಂತಹ. ಚಿನ್ನದ ಗಿಲೀಟು 
ಹಾಗೂ ಸರಿಗೆಗಳಿಂದ ಕೂಡಿದ ಒಂದು ಬಗೆಯ ಕಾಲುಚೀಲ : 
ಮಂಡಿಯವರೆಗೆ ಬರುವಂಥ ಬಹು ಲಕ್ಷಣವಾದ ಮೋಜುಗಳನ್ನು ಹಾಕಿ 
ಕೊಳ್ಳುತ್ತಾರೆ. ಈ ಮೋಜುಗಳಿಗೆ ಚಿನ್ನದ ಗಿಲೀಟು ಮತ್ತು ಸರಿಗೆ 
ಹಾಕಿರುತ್ತಾರೆ (ಕ್ರಪಾ 11; ೨೬). 

[ ಆ ಪ್ರಾ: ಮೋಚ. | ಸಂ. ಮೋಚಕ, / ಪಾಠ. ಮೂಜಾ, 

ಮೋಜಹ್‌ ; -ಹಿಂ. ಮೋಜಾ ಮರಾ. ಮೋಚಾ. ಮೋಜಾ] 

ಮೊಟಕಿಸು (ಕ್ರಿ), ೧. ಕುಗ್ಗಿಸು; ಕಡಮೆಮಾಡು ; ನನ್ನ ಪ್ರಶ್ನಾವಳಿ 
ಯನ್ನು ಇಲ್ಲಿಗೆ ಮೊಟಕಿಸಿದೆ (ಪಸುಶೂ- ೨೬): ವಿ. ಬಗ್ಗಿಸು ; ಬಾಗಿಸು: 
ಆತ ಕಾಲು ಮೊಟಕಿಸಿಕೊಂಡು, ಮೇಲಕ್ಕೆದ್ದು ನಿಂತ (ಕುಂಿಕೂ. ೩6). 

[ ಮೊಟಕ್ಕು ತ್ಲದಡಿಸ್ಕು ] 

ಮೊಟಕ್ಕು. ಮಟಕ್ಕು (ಕ್ರಿ)- ತಲೆಯನ್ನು ಮುಷ್ಟಿಯಿಂದ ಗುದ್ದು, __ 
ತಿವಿ: ಮೊಟ್ಟು : ಪಾಠದ ಕಡೆಗೆ ನಿಗವಿಲ್ಲದೆ ಕಿಟಕಿಯಾಚಿಗೆ ನೋಡುತ್ತಿದ್ದ 
ಹುಡುಗನ ತಲೆಗೆ ಮಾಸ್ತರು ಮೊಟಕಿದರು. (649). ಮಟಕ್ಕು : ಲೆಕ್ಕ 
ಸರಿಯಾಗಿ ಮಾಡಲಿಲ್ಲವೆಂದು ಅವನು ತಂಗಿಯ ತಲೆಗೆ ಮಟಕಿವ (ಕೂರಿ). 

[  ಮೊಟ್ಟು ] 

ಮೊಟಕ್ಕು, ಮಟಕ್ಕು (ನಾ). ೧. ಮೊಂಡಾದುದು; ಮೋಟು; 
ಚಿಕ್ಕದು: (4). (ಗು). ೨. ಮೊಂಡಾದ; ಮೋಟಾದ ; ಚಿಕ್ಕ 
ದಾದ: ಮೊಟಕು ಮೂಗು, ಅಗಳ್ಲಿಬಾಯಿ ಪ್ರೀತ. ೭೭). ಮಟಕ್ಕು ; 
೩. ಹ್ರಸ್ವವಾದುದು ; ದೀರ್ಫ್ಥವಲ್ಲದುದು. 

ಮಟಕುಮಟಕಾಗಿ « ಹ್ರಸ್ವವಾಗಿ ; ದೀರ್ಥವಾಗಿಲ್ಲದೆ; ಯಾವ 

ಅಶ್ವಗಳು ಮಟಕುಮಟಲುಗಿ ಸೂಕ್ಷ್ಮವಾಗಿ ಗದ್ಗದವಾಗಿ . . . ವರಾಹ 
ಉಷ್ಟ್ರ ಮೊದಲಾದ್ದ! ಕೈ ಸಮಾನವಾಗಿಯಿರುವ ಧ್ವನಿಯುಳ್ಳವೊ ಆ ಕುದುರೆ 
ಗಳು ಶುಭಕರಗಳಲ್ಲ (ಗ. ೩೦೩-೦): ಮೊಟಿಕಾಗುಎ. ಕುಗ್ಗು ; 
ಕಡಮೆಯಾಗು ; ಚಿಕ್ಕದಾಗು : ಮಾನನಷ್ಟದ ಆವಾದನೆಯಿಂದ ಪತ್ನಿಕಾ 
ಸ್ವಾತಂತ್ರ್ಯ, ಮೊಟಕಾಗುವಂತಿತ್ತು (ಶುನರು.. ೩೬೬) ; ` ಮತ್ತೆ ಭೆಟ್ಟಿ 

” ಎಂದಿಷ್ಟೇ , ಮೊಟಕಾಗಿ ನುಡಿದು * ಮುಖವನ್ನು 
ಹೊರಳಿಸಿದಳು (ಹೂಸ. ೦೪). ಮೊಟಕುಮಾಡು ಎ. ಕುಗ್ಗಿಸು ; ಕಡಮೆ 
ಮಾಡು : ತಮ್ಮ ಅತ್ತೆತನದ ದರ್ಪವನ್ನು ಮೊಟಕುಮಾಡಿದರು (ಫಸ. 
0೬) ; ಹಕ್ಕಿಗಳು “೬ ಕುಳಿತವು 
(ಹಸುಹೊ 00): ಅವರ ಆಸೆಗಳನ್ನು ಮೊಟಕು ಮಾಡಬಾರದು (syd. ove). 

[<ಮಟ್ಟ./ ನಾಯ್ಕಿ. ಮೊಟ್ಟೆ ] 

ಮೊಟಲೆ (ನಾ). ಒಂದು ಬಗೆಯ ಸಸ್ಯ: ವನಸುಪಿಗೆ, ಮೊಟಲೆ, 
ಕಿರಿಮೊಟಲೆ . . . ಲತೆಗಳಿಂದಲು (ಕೃವಾಸ- x0): [7] 

ಮೊಟವಣ (ನಾ). ಒಂದು ಬಗೆಯ ತೆರಿಗೆ ; ತೆರುವ ಸಿದ್ಧಾಯ ಗ ೨೩೨ 


ಪ ೮ ಹೊದಕೆ ಗ ೨೦ ತೂಕದ ಕುನ್ಹ ಮೊಟವಣ ಗ ೩ ನೆಲೆಯ ಕಾಣಿಕೆ 


ಚಿಲಿಪಿಲಿಯನ್ನು ಮೊಟಕುಮಾಡಿ 


ಗ೦ (25. ಇಳ, ಶೇರು. ೨೪೦-೬೩೦; 17s) [7  ಪಣ್ಯ] 
ಮೊಟ್ಟ “ಮಟ್ಟಿ” ನೋ. » 
ಮೊಟ್ಟನೆ"(ಅ). ಒಂದು ಅನುಕರಣಾವ್ಯಯ : ಮೊಟ್ಟನೆ ಮುಜಃದ 
ಲುಗಳುಂ ಸಿಡಿಲ್ಲು ಪಾಟುವ ಸಿರುಗಳುಂ . . . ಮಹಾಭಯಂಕರ 
ಮಾಗೆ (ಮುಶಾನೇ- ೩೪ ಐ). [ಮೊಟ್ಟ, 4 - ಅನ್ನೆ] 
ಮೊಟ್ಟಳ “ಮಟ್ಟಲ್‌ ” ನೋ. 
ಮೊಟ್ಟಿತ (ನಾ). [ನಾಟ್ಯ] ಆಯತ. ಅವಹಿತ್ಯ. ಅಶ್ವಕ್ರಾಂತ, 
ಗತಾಗತ. ವಲಿತ. ಮೊಟ್ಟಿತ, ವಿನಿದರ್ಶಿತಗಳೆಂಬ ಏಳು ಬಗೆಯ 
ಸ್ತ್ರೀಸ್ಥಾನಕಗಳಲ್ಲಿ ಒಂದು; ಐ “ಒಂದು ಕಾಲನ್ನು ಸ್ವಭಾವವಾಗಿರಿಸಿ 
ಇನ್ನೊಂದು ಕಾಲನ್ನು ಅರ್ಧ ಕುಂಚಿತ ಮಾಡಿ." ಮುಂದುಗಡೆ 


ನ್ನೊ! 


ಮೊಟ್ಟ, ೭೪೫೫ ಮೊಣಗಂಟು 
ಕೈಗಳನ್ನು ಮೇಲಕ್ಕೆತ್ತುವುದ: : ಕಾಮಾವಸ್ಥೆಯನ್ನು ತೋರಿಸು |. (239: ಆಂ). [ಮೊಟ್ಟೈ (- ಮೂಡೆ) ..- ಕೂಳ್‌ (ಕೂರು )] 


ವಾಗ ಇದನ್ನು ವಿನಿಯೋಗಿಸಬೇಕು `'. (ಕಾಸ್ಕರಂ- ಗರ್ಮಾನುವಾರ: | 
ರ್ಟ): ಒಂದು ಪದೆಂ ಸಮದಿಂ ಮತ್ತೊಂದು ಪೆದಂ ಕುಂಚಿತಾರ್ಧತಲದಿಂ| 
ಮತ್ತಂ ಮುಂದಿರೆ ಕೈಗಳ್‌ ನಲವಿಂ ಚಂದದೆ ಮೇಲಕ್ಕೆ ನೆಗೆಯೆ ಮೊಟ್ಟಿತ 
ಮೆನಿಕುಂ (ಉಾಸ್ಕರೂ. ೬-೩೧): [ ಇ ಸಂ, ಮೋಟಿತ ) 

ಮೊಟ್ಟ, " ಮೊತ್ತು' ನೋ. 

ಮೊಟ್ಟ (ನಾ)- ಮುಪ್ಪಿಯಿಂದ ಕೊಡುವ ಹೊಡೆತ. - ಏಟು: 
ಕಾದಾಟದಲ್ಲಿ ಅವನಿಗೆ ನಾಲ್ಕು ಮೊಟ್ಟು ಬಿತ್ತು (ರ): [ಆ ಮೊಟ್ಟು 

ಮೊಟ್ಟ " ಮಟ್ಟಿ” ನೋ. 

ಮೊಟ್ಟೆ `ಮಟ್ಟೈ` ನೋ. 

ಮೊಟ್ಟೆ (ನಾ)- ತತ್ತಿ; ಅಂಡ: " ಪೇಶೀ, ಕೋಶಃ ಅಂಡಂ - ಈ 
೩ ಮೊಟ್ಟೆ" (ಕಾಡು, 50-60) ; ಮೊಟ್ಟೆಗಳನು ಮಾಲುವ ಬೇಹಾರಿಗಳಿ 
ಟ್ವಣಿಸುತಲೈದಿದರು. (1650: 00-90) ; ಹಕ್ಕಿಯ ಗೂಡಿನ ಮುತ್ತಿನ 
ಮೊಟ್ಟೆಯೋ (ಅಕ: ೩೦-3) ; ಕೇಡುಗಾಲಕ್ಕೆ ನಾಯಿಮರಿ ಮೊಟ್ಟೆ ಇಕ್ಕಿತು 
(ರ): [ದೇ.॥ ತವಿ. ಮುಟ್ಟೈಃ; ಮಲ: ಮುಟ್ಟ, ಮೊಟ್ಟ ; ಕೊಡ. 
ಮುಟ್ಟಿ ; ಕೋತ. ಮೊಟ್‌ : ತುಳು. ಮೊಟ್ಟೆ] 

ಮೊಟ್ಟೈ ` ಮೂಡೆ ` ನೋ, 

ಮೊಟ್ಟ ` ಮಟ್ಟಿ" ನೋ: 

ಮೊಟ್ಟೈ (ನಾ): (ಎತ್ತುಗಳನ್ನು ಹೂಡಿ) ಬಾವಿಯಿಂದ ನೀರನ 
ಎತ್ತಲು ಬಳಸುವ ಒಂದು ಸಾಧನ, -ಚರ್ಮದ ಚೀಲ; ಕಪಿಲೆ 
** ಸಮ್ಮದ ತಿತ್ತಿಯಂಡಂಗಳೊಳ್ಳೊಟ್ಟೆ" (ಕಣ: 60; ಹಳ್ಳದ ನೀರು; 
ಹೊಳೆಯ ನೀರು. ಭುವಿಯ ಮೊಟ್ಟೆಯ ೨ (ಹತ್ರ. ೫೪); ಮೊಟ್ಟೆಯ 
ಹಗ್ಗವನ್ನೆಳೆದುಕೊಂಡು ಮುಂದೆ ಹೋಗುವುದು. . 
ಹಿಂದೆ ಹಿಂದೆ ಬರುವುದು (ಸ್ಮಾತಂತ್ರ್ಯ- ೬೪)- 

ಮೊಟ್ಟೆಹೊಡೆ - ಕಪಿಲೆಯ ಮೂಲಕ ಬಾವಿಯ ನೀರನ್ನೆ: 
ಕಪಿಲೆಹೊಡೆ : ಆಮೇಲೆ ಹತ್ತಿರದಲ್ಲಿರುವ ಒರತೆ, ಹಳ್ಳಗಳೊಳಗಿಂದ 
ಮೊಟ್ಟೈಹೊಡೆದು ನೀರು ಕೊಡುವರು (ನಂಬು: 3-30): ಕಟ್ಟು 
ಬೇಲಿಯ ಭದ್ರ ಮೊಟ್ಟೆಹೊಡೆ ದಿನದಿನವು (ಕಿಂಮು- ೨೨-30); ಮೊಟ್ಟೆ 
ಹೊಡೆಯುವ ಸಪ್ಮಳೆ. . . ಪಾರ್ಶ್ವಸಂಗೀತವಾದಂತಿತ್ತು (ಸ್ಮಶ್ಮರ- ೦೨೬). 
[+ ಮರಾ. ಮೋಟ್‌] 

ಮೊಟ್ಟೆಕಟ್ಟು 'ಮೂಡೆಗಟ್ಟು' ನೋ. 

ಮೊಟ್ಟೆಕಾಜಿ, ಮೊಟ್ಟೆಗಾರ (ನಾ): ಗಂಟು, ಮೂಟೆ ಹೊರುವವನು : 
ಮೊಟ್ಟೆಕುಜರು ತಂದು ಮಾಜದ ಭತ್ತಧಾನ್ಮವೊಳಗಾಗಿ ಹೊಂಗೆ ಮಾನ 
ವೊಂದು (8- 1, ೨0-33 1147). ಮೊಟ್ಟೆಗಾರ : ಬೀದಿಯ ಮೊಟ್ಟೆ 
ಗಾರರು; ಕೂಲಿಯ ಆಳುಗಳು ಕೂಡ ನಿಶ್ಚಿಂತೆಯಿಂದ ಓಡಾಡುತ್ತಾರೆ 
(ಇಕ್ಕಳ. ೨6೩): [ಮೊಟ್ಟೈ (ಎ ಮೂಡೆ). 4 ಕಾಜ] 

ಮೊಟ್ಟೆಕೋಳಿ (ನಾ). ಮೊಟ್ಟೆ ಇಡುವ ಕೋಳಿ; ಗಬ್ಬದ ಕೋಳಿ: 
ಸಾಯಂಕಾಲ, ಮೊಟ್ಟೆಕೋಳಿ ಕೊಯ್ಮಿಸಿ, ಹಸುವಿನ ತುಪ್ಪ ಹಾಕಿ ಅಡುಗೆ 
ಮಾಡಿಸಿ, ಕಟ್ರೆ ಆಗುಮತೆ ತಿನ್ನಿ 
ಕಿಚ್ಚಿನ ಮೊಟ್ಟೆಕೋಳಿಯಾಗಿದ್ದೆ (ತಾತುತ್ತ. 9). 

[ಮೊಟ್ಟೆ 4 ಕೋಳ್ಳಿ (£ಕೋಟ್ಟ)] 

ಮೊಟ್ಟೆಗಟ್ಟು ` ಮೂಡೆಗಟ್ಟು' ನೋ. 

ಮೊಟ್ಟೆಗಾರ ` ಮೊಟ್ಟೆಕಾಜಿ ನೋ. 

ಮೊಟ್ಟೆಗೂಳ್‌ (ನಾ). ಪೊಟ್ಟಣ ಕಟ್ಟಿದ ಆಹಾರ; ಬುತ್ತಿ: ಕಾಡ 
ಮುಳು ನಟ್ಟು ಕುಂಟುವ ಪದಂ ಬೆನ್ನ ಬಿಗುಹಳಿದೆಳಲ್ವ ಮೊಟ್ಟಿಗೂಳೆಡಹಿ 


15 
| 


ಮತ್ತೆ ನಿಧಾನವಾಗಿ | 


ದೆರು (ತಕ್ಕೂರಾ- ೨೭); ನೀನು ಹೊಟ್ಟೆ 


ಕೆಡೆದೊಡೆದ ಮೊಳಕಾಲ ತೇಕುವಳ್ಳಿಗಳುವೆರಸೊಜಲುತ ಕೆಟ್ಟೋಡುತಿರಲು 


[ಮೊಟ್ಟೇರು (ನಾ). ಪೆಟ್ಟು ಬಿದ್ದಾಗ ರಕ್ತ ಸುರಿಯದೆ ಉಂಟಾಗುವ 
| ಊತ: ಮೂಗೇಟು: ಕೈಗೆ ಬರಿಯ ಮೊಟ್ಟೇರಾಯಿತು. ರಕ್ತ ಹೊರ 
ಬರಲಿಲ್ಲ (ಕೊ). [ಮೊಟ್ಟ (- ಮೊತ್ತು) 4 ಏರ್ಳು (ಆ ಏಜ್ಕ)] 
5 |ಡೊಡಕು `ಮುಡುಕ್ಕು' ನೋ. 
ಮೊಡಗು " ಮಡಗು' ನೋ. 
ಮೊಡಮೆ `ಮೊಡವಿ` ನೋ- 
ಮೊಡವಿ. ಮಡಿಮೆ, ಮಡುವೆ. ಮೊಡಮೆ: ಮೊಡವು;, ಮೊಡವೆ 
(ನಾ). ಪ್ರಾಯಕ್ಕೆ ಬಂದಾಗ ಮುಖದ ಮೇಲೆ ಏಳುವ ಬೊಕ್ಕೆ ; 
ಹಠೆಯದ ಬೊಕ್ಕೆ : ಕೌಂಕುಳನೆತ್ತಿ ಕಂಪನಾರಯ್ವು ತುಮೊತ್ತುತುಂ 
ಮೊಡವಿಯಂ ಮೊಗಮಂ ಮೃಗನೇತ್ರೆ ದರ್ಪಣಕ್ಕುಯ್ವುದುಂ (ಊಕಾ: 
೩-೩೦) ; ಮೊಡವಿ ಮೂಡಿದ ಮೊಗಂ ಸೊಗಡುಗಂಪೊಗೆದ ಮೈ (ಕೈಣರಾ. 
ಮೊಣವಿಗಳಂತೆ ಮೂಡೆ ಪೊಸ ಮೊಗ್ಗೆಗಳಾ ಮಧುದೂತಿಯಲ್ಲಿ 
(ಉಕ: 6). ಮಡಿಮೆ : ಅವಚೂರ್ಣಗಳನ್ನು ಉಜ್ಜುವುದರಿಂದ 
೬. ೬ * ಮಡಿಮೆ, ಬಂಗು ಮುಂತಾದುವು ಉಂಟಾಗುವುದಿಲ್ಲ (ಕಂಕೋ. 7, 
೩0). ಮಡುವೆ: ಪ್ರಾಯ ಬಂದ ಗಿಡಕ್ಕೆ ಮಡುವೆಗಳೆದ್ದ ಹಾಗೆ 
ಮಲ್ಲಿಗೆ ಮೊಗ್ಗುಗಳು ಗಿಡದಲ್ಲಿ ಮೂಡಿದ್ದವು (ಅನತಂ. 5) ; ಮುಖದ 
ಮೇಲೆಲ್ಲಾ ಮಡುವೆಗಳು ಹರಡಿಕೊಂಡಿದ್ದವು (ಕಂಕಣ. 0೪6); ಮುಖದ 
ಮೇಲಿನದೊಂದು ಮಡುವೆಯನ್ನು ಮರೆಮಾಡಿಕೊಳ್ಳುತ್ತಿದ್ದನು 
(ಎಲ್ಮರು- ೩0). ಮೊಡಮೆ : ಯಾವ ಮದ್ದು ಹಾಕಿದರೂ ಮುಖದ 
ಮೇಲಿನ ಮೊಡಮೆ ಕಡಿಮೆಯಾಗಲೇ ಇಲ್ಲ (ಕತ). ಮೊಡವು : ಸಿರಿಸ 
ಬೀಜವಂ ಗೋಮೂತ್ರದ್ದರೆದು ಪೂಸೆ ಮೊಡವು ಮಾಣು 0 (ರನ್ನರ: ೬4), 
ಮೊಡವೆ: ನನೆಗಳಿಂಬನಂ ಮುದ್ದುವೊಗದಿ ಮೊಡವೆ ತೋಟ 
| (ns. 3-3). [ ದೇ.ಕ ಮಲ. ಮುತುಕ್ಕ; ತೆಲು. ಮೊಟಿಮು ] 
೩೪ ;ಮೊಡವು ' ಮೊಡದಿ ' ನೋ. 
(ಮೊಡವೆ *` ಮೊಡವಿ " ನೋ. 
;ಮೊಡೆ (ನಾ): ದುರ್ನಾತ : ಕೊಳಕುನಾತ : ' ಮೊಡೆನಾತ ` ಪರಾ. 
| [ದೇ.॥ ತಮಿ. ಮುಟೈ ; ಮಲ. ಮುಡ, ಮುಡಯು ] 
'ಮೊಡೆನಾತ (ನಾ). ಕೆಟ್ಟಿವಾಸನೆ ; ದುರ್ಗಂಧ : ಪೆಣಮೆಂಬ ಮೆನಾಗಿ 
೬ ಮೊಡೆನಾತಕೆಡೆಯಾಗಿ (ಶೀವಸಂ- ೦೩೪-೩೨). [ಮೆೊಡೆ 4. ನಾತ] 
|ಮೊಡೆನಾು (ಕ್ರಿ). ಕೆಟ್ಟ ವಾಸನೆ ಬರು ; ದುರ್ಗಂಧ ಬೀರು ; ರಸದ 
|. ಬಾವಿಯಂ ಮೊಡೆನಾರ್ಪದಂ ಕಂಡು (ನಡ್ನೂರಾ- ೦6೭-೪); ನಾಲ್ಕು ತಿಂಗಳ 
ಕೂಸಂ ಮಿಗಳಾಕ್ಷಿ ಎಂಬ ದೇವತೆ ಪಿಡಿದೊಡೆ ಆಗುಳಿಸುಗುಂ ಬಾಯಾ 
ಉಗುಂ ಮೈ ಮೊಡೆನಾಚುಗುಂ (೫05. 0೨೪-೭). [ಮೊಡೆ 4 ನಾಲ್ಕು] 
ಮೊಡೆವೆಣ (ನಾ). ಕೊಳೆತ ವಾಸನೆ ಬರುತ್ತಿರುವ ಹೆಣ : ಬುಡಬುಡಿಸು 
ವೇಖನಲ್ಲಿ ದುರ್ವ್ರಣದೊಡನೆ ಸೂಸುವ ಬಸೆಯ ನಾಜುವ ಮೊಡೆವೆಣನ 
[ ಮೊಡೆ 4 ಪೆಣ] 


06-38) ; 


| ೬ ಕುಡು (ಕೊಂ. ೩-4-9): 

ಮೊಣ `ಮೊಟಿ ' ನೋ. 

(ಮೊಣಕಾಲ್‌ ` ಮೊಬಕಾಲ್‌ ' ನೋ. 

ಎ ಮೊಣಕಾಲು * ಮೊಟಕಾಲ್‌' 

1ಮೊಣಕೆಯ್‌ " ಮಾಬಕೆಯ್‌ ` ನೋ. 

[ಮೊಣಕೈ ` ಮೊಟಕೆಯ್‌ ` ನೋ- 

ಮೊಣಗಂಟು (ನಾ). ಕಾಲಿನ ನಡುಗಂಟು ; ಮಂಡಿ : ಜಿಗಿತದಲ್ಲೂ 
ಪಾದಗಳು ಸಮಾಪ ಬಂದು ಮೊಣಗಂಟುಗಳು ಅಗಲಿಸಿ ಕಾಲು ಮಡಿಕೆ 
ಗೊಳ್ಳಬಹುದು (ಯಂ. ೧೨೮); ಮೊಣಗಂಟಿಗೆ ನಿರಿಗೆ ಬರುವ ಕಿರಿಯ ಸೀರೆ 
ಯನ್ನು ಧರಿಸಿ (೬0೪5. ಆ). [ ಮೊಣ (೬ ಮೊಟ) 4 ಗಂಟು? 


ನೋ. 
ನೋ: 


ಮೊಣಸಂದು 


ಮೊಣಸಂದು ' ಮೊಳಸಂದು ' ನೋ. 

ಮೊಣ್ಣ ` ಮುಂಡ್ಕು ' ನೋ. 

ಮೊಣ್ಣಮಂಡಲ (ನಾ). ಒಂದು ಬಗೆಯ ಮಂಡಲದ ಹಾವು: ಮೊಸ 
ಳೆಯ ಹಿಡಿದ ಮೊಣ್ಣ (ಮಣ್ಣ ?) ಮಂಡಲದ ವಿಷ ಹತ್ತಿ ಜಗವೆಲ್ಲಾ 
ಮಸಳಿಸಿ ಮಲ್‌ದೊಜಿಗಿದುದ ಕಂಡೆನಯ್ಯಾ (ರೈತ, ೧೨9-೩೬೩) - 

[ ಮೊಣ್ಣ gd ಮಂಡಲ] 

ಮೊಣ್ಣಿ * ಮೊಂಡಿ ' ನೋ. 

ಮೊಣ್ಣು ` ಮುಂಡ್ಕು` ನೋ. 

ಮೊತ್ತ (ನಾ): ೧- ರಾಶಿ; ಒಟ್ಟಿಲು: “ ಮೊತ್ತಮೊಬ್ಬಳಿಯು 
ಮೊಗ್ಗರಂ” (ಕಕ, 00೭): ಮೊತ್ತದ ಮಾಮರನುಲಿಯಿತ್ತ ಕಂಡೆ 
(6556, 65-9೩; ತಂತಮ್ಮ ಬೇರ್ಗಳ ಮೊತ್ತಕ್ಕಮ್ಟುತಾಂಬುಪೂರಮು 
ಕೊಡರ್ಚುತ್ತಿರ್ಪುದೆ:ಬಂತೆ. . .ಒಪ್ಪಿರ್ಪುವಿಮ್ಮಾವುಗಳ್‌ (ಕುಖಮಾ- ೧-೯೩); 


ಕರ್ನಿಕಾರದ ಮೊತ್ತವಿದೆ ನೋಡಬಲೆ (ಕರಣ: ೩-೦-೨೭). ವಿ: ಕೊಡಿ 
ದುದು; ಒಟ್ಟಾದುದು : ವ್ಯಕ್ತಿತ್ವದಲ್ಲಿ... ಅಂಗರಚನೆ; ಅಂಗ 


ವ್ಯಾಪಾರ, ಮಾನಸಿಕಸ್ವರೂಪ ಇತ್ಯಾದಿಗಳೆಲ್ಲವೂ ಸೇರಿವೆ. ಅದರೂ ವೃಕ್ತಿತ್ವ 
ಇವುಗಳ ಮೊತ್ತವೆಂದು ಭುವಿಸಬೇಕು (ಶಿಕ್ಷರ- ೬೨೪): ಊರ ಜನರು 
ತಮ್ಮಿಬ್ಬರ ಬಗ್ಗೆ ತೋರುತ್ತಿದ್ದ ಅನಾದರದ ಬಗ್ಗೆ ತೀವ್ರವಾದ ತಿರಸ್ಕಾರ: 
ನೋವು ಆ ಮಾತುಗಳಲ್ಲಿ ಮೊತ್ತವಾಗಿ ಮೂಡಿದ್ದವು (ಕರೋ ೭೩): ೩, 
ಸಮೂಹ ; ತಂಡ : “ವೃಂದ, ನಿಕುರುಂಬಂ, ಕದಂಬಂ. ಈ ೩ ಮೊತ್ತದ 
ಪೆಸರು” (ನಾಕರಾ- 003); ಕೋಣೆಯ ಗಂಗನ ಮೊತ್ತಮೆಲ್ಲಮಂ ಬೆದಲು 
ವನಂ ತೆರಳ್ಹಿ (ಎಕ: 11; 086-00; 946); ಪತ್ತೆಸಾರ್ದ ಮರುಳ ಮೊತ್ತಮಂ 
ಮಸ್ಸೆಂದು ಬೆದಅಃಸುವ ಪಾವಿನ ತೊಡವುಗಳೊಳೆಂ (೪೫ ೦೬೭) ; 
ಮುನಿಗಳ ಮೊತ್ತದಲಿ ಹರಿಕಥೆಯ ಕೇಳುತ್ತ ಪರಮಹರುಷದಲ್ಲ, . . 
ವತ್ಸರ ಹೆತ್ತ ನೂಕಿದಳು. (ಕರಕ- 0೬-೩8) - ೪. ಒಟ್ಟು ಹಣ; 
ಮೊಬಲಗು : ಆರಮನೆಯರ [ಮೊತ್ತವನೂ] ತಪ್ಪದೆ ತೆಣುವೆಉ 
(3392-13-11, 9೩-೪೯; 408); ನಿಲ ದರಷ್ಟು ಮೊತ್ತಕ್ಕೆ ಅವನ್ನು 
ಹರಾಜು ಮಾಡಿ (ಶೈಮುಹ- ೦೨೨): 
ಮೊತ್ತಮೊತ್ತ (ದ್ವಿರುಕ್ತಿ) : : ಬಂದು ಪೋಪರು ಮೊತ್ತಮೊತ್ತದೆ 
(೧6೬೦ 15-4). [ದೇ.॥ ತಮಿ. ಮಲ. ತೆಲು. ಮೊತ್ತ] 
ಮೊತ್ತಂಗಟ್ಟು, ಮೊತ್ತಗಟ್ಟು (ಕ್ರಿ). ೧. ಒಟ್ಟಾಗು; ಗುಂಪಾಗು : 
ನವಿವರ್ಮಡಿಸುಗಂಪ ಘ್ರಾಣಿಕುವ ಷಟ್ಟರಣಾಳಿ ಪಾರ್ದಂತರಾಳದೊಳು 
ಸುತ್ತ ಮೊತ್ತೆಂಗಟ್ಟಿಯೆಗಲದಿರ್ಮ (ನರೋ: ೨9-6): ೨: ಒಟ್ಟು 
ಗೂಡಿಸಂ; ಸಂಗ್ರಹಿಸು; ಸೇರಿಸು: ಅಮೃತಪಯೋಧಿಯಂ ಮೊಗೆದು 
ಮೊತ್ತಂಗಟ್ಟಿ ತಂದೊತ್ತರಿಸಿ ನೀಡುವುದುಂ (ಮಕಾನ. 6-038 ವ). 
ಮೊತ್ತಗಟ್ಟು: ೧. ಮೊತ್ತಗಟ್ಟಿದ ರೆಥವ ಮುಜ್‌ದನು ಮೂಲುಸಾದಿರವ 
(8380: ೩೭-೨೬); ರೋಲಂಬನಿಚಯ ಜೇಂಕರಿಸುತ್ತಲಾವರಿಸೆ,. .ಪಾರ್ದು 
ಗಂಟೊಡೆಯದೆ ಮೊತ್ತಗಟ್ಟಿ ಮೇಲೆ ಮೆರೆದವು 
[ ಮೊತ್ತ - ಕಟ್ಟು] 
ಮೊತ್ತಂಗೊಳ್‌ (ಕ್ರಿ). ಇ ಮೊತ್ತಂಗಟ್ಟು 
ಗಳುಂ ವಿಪ್ರೋತ್ತಮರುಂ - . 


(ನವಮೋ- ೦೦-೭೪). 


ಬ್ರಹ್ಮರ್ಜಿಗಳುಂ ದೇವರ್ಷಿ 


, ಮೊತ್ತಂಗೊಂಡು ಸಾರ್ತಂದು ಧರ್ಮ 


ರಾಯನಂ ಕಂಡು (೫೮೫೦: 0-3)... [ ಮೊತ್ತ .- ಕೊಳ್ಳ ] 
ಮೊತ್ತಂಬೆಜಿು (ಕ್ರಿ), ಇ ಮೊತ್ತಂಗಟ್ಟು ೧: ನಲಿವೇಳ್ತರುತಿರೆ 
ಶರಣಸಮೂಹಂ ತ್ತಿನ ಸತ್ತಿಗೆ ಮೊತ್ತಂ[ಣಕಾ. ಪೊತ್ತಂ)ಬೆತ್ತಿರೆ 
(ವಷವ. ೫-೨೨.ರಗಳಿ)- [ಮೊತ್ತ 4. ಪೆಜ್ಮು) 
ಮೊತ್ತಕಾ (ನಾ). ಗುಂಪಿನ ಮುಖ್ಯಸ್ಥ ,--ನಾಯಕ : ಮತ್ತಂ 


ನಸಿಸೆಟ್ಟೈ ಯಂ ನೆಗರಮು 
ಪನ್ನವಣದ ದಾಸಿಸೆಟ್ಟಿಯಂ ನಗರವು: 


ಶಿ 


೭೪೫೬ 


40 


ಈ ಧರ್ಮ್ಮಕ್ಕನುಕೂಲರಾಗಿ (139%- ೫1113: ೬೬-೨೪ 1072); ದೇವರುಪ 
ಹಾರಕ್ಕೆ ಮೊತ್ತಕಾಜಿ ಬಮ್ಮಣಂ ಮುಖ್ಯವಾಗಿ (3923, 31-11, ೦೫3-೪೦5 
ಕೆಲಿಯ ಸತೆಯ ಮಹಡೇವಗ ೧ ವೊತ್ತಕುಜಿ ಸಾಕಿ ಪ ೫ 
(ಏಕ. Xv: edie: ೨೦೬-6) 2223), 
[ಮೊತ್ತ 4 ಕಾಜ. / ತೆಲು. ಮೊತ್ತಗಾಡು] 
ಮೊತ್ತಗಟ್ಟು " ಮೊತ್ತಂಗಟ್ಟು ` ನೋ. 
ಮೊತ್ತಗೊಳಿಸು (ಕ್ರಿ). ಒಟ್ಟಿಗೆ ಸೇರಿಸು; ಕಲೆಹಾಕು : ತನ್ನ 
ನಿಳಯಕ್ಕೆ ತಂದು ಮೊತ್ತಗೊಳಿಸಲು ಮುನ್ನ ಕೈಕೊಂಡುಹೋದುದಿಪ್ಟತ್ತು 
ಬಳಿಕುಂಬ ಹೊತ್ತಿಂಗೆ ಹರಿತಂದುದೈದತ್ತಾಗೆ (ಹೋವುತ- ೨-೪೩)- 
[ಮೊತ್ತ ಎ ಕೊಳ್ಳ 4 - ಇಸು] 
ಮೊತ್ತಮೊದಲ್‌ "ಮೊದಲ್‌, ` ಪರಾ. 
ಮೊತ್ತಮೊದಲಿಗ " ಮೊದಲ್‌, ' ಪರಾ. 
ಮೊತ್ತಮೊದಲು " ಮೊದಲ್‌, ' ಪರಾ- 
ಮೊತ್ತವೆತ್ತಿಸು (ಕ್ರಿ). ಒಟ್ಟಾಗಿ ಮೇಲಕ್ಕೆ ಹಿಡಿ ; ಗುಂಪಾಗಿ ಎತ್ತಿ 
ಹಿಡಿ ; ಪಲತೆಆದ ಸತ್ತಿಗೆಯನಭವಂಗೆ ಮೊತ್ತವೆತ್ತಿಸಿ (ಸಾಳ್ಮರಾ- ೩೩-೩೭): 
[ಮೊತ್ತ - ಎತ್ತಿಸು] 
ಮೊತ್ತವೆಟು (ಕ್ರಿ). ಒಟ್ಟಾಗು ; ಗುಂಪಾಗು : ಎತ್ತಿ ಚೆಲ್ಲಿದೆ ಮಳಲು 
ಬೀಳದ ಮೊತ್ತದೆತ್ತಟ್ಟಡವಿಯರಿ ನಯವೆತ್ತು ಬೆಳೆದಿಟ್ಟಿಯ ಮರಂಗಳು 
ಪಿರಿದು ಫಲವಾಗಿ - . - ಹೊಳೆಯಲು (08ತ. «3-೬). [ಮೊತ್ತ -ಪೆಲು,] 
ಮೊತ್ತವೇಂಟೆ (ನಾ)- ಗುಂಪಾಗಿ ಆಡುವ ಬೇಟೆ: ಪೆರ್ಮರೆಯ ಬೇಂಟೆ 
ವಿಪಂಗದ ಮೊತ್ತವೇಂಟೆ , . . ಸಿಂಹಶರಭಂಗಳ ಬೇಂಟಿಗಳಾದಿಯಾದ 
ಭೀಕರಮೃಗಸಂಘಸಂಹನನಮುಣ್ಮಿತು ಪರ್ವಿದರಣ್ಯಮಧ್ಯದೊಳ್‌ (105, 
೦-50). [ಮೊತ್ತ 4 ಬೇಂಟೆ] 
ಮೊತ್ತು. ಮಚ್ಚು. ಮೊಟ್ಟುಃ (ಕ್ರಿ): ೧- ಹೊಡೆ: ಮೋದು ; 
ಒತ್ತುತೆ ಘೊತ್ತುವ ತೆಜದಿಂದತ್ತಿತ್ತಲ್‌ ಮಿಡುಕಬಾರದವಗುದ್ದ ತೆಯಿಂ 
(ಕರ್ಮಾಕ್ಮು. ೬-0), ಮಟ್ಟು, ; ೨. ತಲೆಯನ್ನು ಬುಷ್ಟಿಯಿಂದ 
ಗುದ್ದು... ತಿವಿ: ಹುಟ್ಟರಭ್ಯವಾಗಿ ಮಂದನಾಗಿದ್ದವಗೆ ಮಟ್ಟಿದಲ್ಲದೆ 
ಬುದ್ಧಿ ಬರುವದೆಂತೊ (ನರಕ್ಕ- 0೪೪-೦). ಮೊಟ್ಟ, : ೨. ಘಾತಿಸಿದನೋ 
ರೋರ್ವರಿಂದಿಟ್ಟು ಗುದ್ದಿ ತಿವಿದಾ ತಳದೊಳೆರಹಿದಂ ಮೊಟ್ಟಗ್ರಮಸ್ತಕಮ 
ಭೂತಸತ್ವೋಪೇತನಟ್ಟುಳಿಗೆ ಬಳಲಿ (ಕನನ, ೯-0); ಹೇಳದೆ ಹೋದರೆ 
ತಲೆಯ ಮೇಲೆ ಮೊಟ್ಟೆ ಬೆನ್ನಿನ ಮೇಲೆ ಧಫ್ಪೆಂದು ಗುದ್ದುತ್ತಿದ್ದರು. 
(ನೇಲ್‌. ೬೯); ತಲೇ ಮೇಲೆ ಮೊಟ್ಟದಿದ್ದರೆ ಇವರಿಗೆ 
(39ರ: 056)- ` ಮೋದ್ಕು ' ಪರಾ. 
[ದೇ.॥ ತಮಿ. ಮುಟ್ಟು, ಮೊತ್ತು ; ಮಲ. ಮುಟ್ಟು ; 
ರ್ಜಿ. ಮುಟ್ಟ್‌ ; ತೆಲು- ಮೊಟ್ಟು, ಮೊತ್ತು] 
ಮೊದಭಾಗೆ (ನಾ). ಒಂದು ಊರಿನ ಹೆಸರು : ಬೆಳ್ಳೆ ಆ್‌ಯೊಡೆಯರುಂ 
ಮೊದಭಾಗೆಎಲ್ಬದಿದ್ದುರುಂ .. . ಸಾಕ್ಷಿಯಾಗೆ ಕೊಟ್ಟತ್ತು (ಕು xz, 
ಗುಪ್ಮ- ೬೦-೪6; 812). Ley 
ಮೊದಯರ್ಸ (ನಾ). ಒಬ್ಬಾತನ ಹೆಸರು; ಪೆರಮೆಣ್ಣ ಮಗಂ 
ಮೊದಯರ್ಸ್ಸನೆಮಲದ ತೊರೆಗೊಳುಳ್ಳಿ ಅದು ಸ್ವರ್ಗ್ಗಾಲ (೪. ೫, 
ಕಂತಾನು. 0೦೯-೧೨; ಸು. 1000). [? + <೮ಅರೆಸ್ಸ] 
ಮೊದಲ್‌, ಮುದಲ್‌, ಮುದ್ದಲು, ಮೊದಲು, (ನಾ). ೧. ಆರಂಭ; 
ಆದಿ ; ಪ್ರಥಮ: ಮೊದಲಿನನಿತ್ತೋರಾನಿತ್ತನ್ನೆ ಬಿಟ್ಟ (ಎಕ. ೪1 ಕೊಪ್ಪ. 
ಇನಿಯವು ಮೊದಲೊಳ್‌ ನಂಜಿನ ಪನಿವೊಲ್‌ 
ಯ್ಹೆ ಮುಳಿದು ಕೊಂದಿಕ್ಕುವುವು (60ಪು. ೦೪-೧೨೫); ವಿಸ್ತಾರದ 
ಜೈನಧರ್ಮದ ಮೊದಲ್‌ ಪರಮೇಶ್ವರರೆಂಬಿನಂ ಸದಾಚಾರಸಮೇತರಾದ 


1103): 


ಭಯ ಇಲ್ಲ 


ಕೊಡ. 


೩5-೭ ; ಸು.675 ;); 


ಮೊದಲ್‌ 


ರೆಮಗೀಗೆ ಶಿಮುಸ್ಟದೆ ಮುಖ್ಮಸೌವ್ಯಮಂ (ಕಾಂತು. ೦-೩): ಅಭಿಮಾನದ | 


ಜನ್ಮಭೂಮಿ ಮಾನ್ತನದ ಮೊದಲ್‌ (3332. ಸ2-1; ೬೩-೩೯; 1008). 
೨. ಪಕ್ಕ ; ಬದಿ ; ಪಾಶಣ್ಯ : ರಾಮೇಶ್ವರ ಎಷ್ಟು ತೀರ್ತ್ವದಾ ಮೊದ 
ಲೊಳ್‌ ಮೆಖ್ಟಕ್ಕಿ ಪೊರದ ಪನ್ನಿಗಳನಿಆ*ಯಲ್‌ ಬನ್ನಲ್ಲೀ(ಲ್ಲಿ) (2. xxx. 
311, ೩೦-೯; 804). ಹ. ಬೇರು ; ಬುಡ ; ಮೂಲ ; ಮೊದಲಿಂ ತಗುಳ್ಳು 
ತುದಿವರೆಂ ..'. ಇದಟ ವಿಧಿಯಿಂತುಟು ಮಂತ್ರಪೂರ್ವಕಂ ನೆಗಬ್ಬುದು 
(403: 08-08) : ಮಣಿದೀಪೆದ ಸರಮೊಪ್ಪಿದುದಂದು ಪಾದಪೀಠದ 
ಮೊದಲೊಳ್‌ (ಕತ್ತ. ೬-೩); ಎಕ್ಕೆಯ ಮಾದಲಂಗಳ ಮೊದಲ್ಲಳ 
ನೊಂದೊಂದಜೊಳ್‌ . , . ಪಲ್ಲಟಿಸಿ (ಮರ: 0೬-೦೬೦). ೪. 
ಆಧಾರ ; ಆಶ್ರಯ: " ಮೊದಲ್ಲೆಡಿಸು' ಪರಾ. ೫. ತುದಿ : 
ಅಗ್ರಭಾಗ ; ಕಬಿಯಲರಾದ ಸಂಪಗೆಯ ಬಣ್ಣದವೋಲೆ ಜಿಳರ್ತ 
ಬಣ್ಣದೊಳ್‌ ಗಬೀಯಿಸೆ ಕೆಂಪು ಕಣ್ಣ ಳ ಮೊದಲ್ಲಳೊಳೊಯ್ಯನೆ ತೋ] 
ಬಾಡಿ ಪಾಡಟೀ್‌ದು ಬಟಲ್ಲು... ತಾಮೆ ಕನ್ನಡಿಸಿದಪ್ಪುವು ಕನ್ನೆಯ 
ಕನ್ನೆ ವೇಟಮಂ (ಕಣ. ೯-೬೦) : ಮನಮಿರೆ ಪುರ್ವಿನ ಮೊದ 
ಲೊಳ್‌... ಯೋಗೀಂದ್ರನಾತ್ಮಚಿಂತೆಯೊಳರ್ದಂ (ಅನಂಫ- ೯-೦೦೪), 
೬. ಮುಖ್ಯವಾದುದು ; ಪ್ರಧಾನವಾದುದು ; ಶ್ರೇಷ್ಠವಾದುದು: 
ಅದೆ ಕಂದರ್ಪಂಗೆ ದೋರ್ದರ್ಪದ ಮೊದರ್‌ (6ಜೆ್ರ. ೨-೪) ; ಬಳೆಯೇ 
ಸರ್ವವಿಭೂಷಣಕ್ಕೆ ಮೊದಲೈ (44ರೇಕ- ೧೪). ೭. ಮೂಲಧನ ; 
ಬಂಡವಾಳ ; ಅಸಲು : ಇನ್ನಿನಿತುಮಂ ಮೊದಲಂ ಕಿಡಲೀಯದೆ ವೃದ್ಧಿ 
ಯೊಳೆ ಧರ್ಮ್ಮಮಂ ತಮ್ಮ ಸನ್ನತಿಯವರ್ನ್ನಡೆಯಿಸುವರ್‌ (4922. 
೫1-1, ೬9-40 ; 1038) : ಒಂದು ಪಣವಿನ ಮೊದಲ್ಗೊಂಡಂದಿನ ದಿನ 
ದೊಳೆ ಸಹಸ್ರಪಣಮಂ ಪಡೆನಂ (3:ನಸಂ. ೨೦೩-೫) ;  ಆಚನ್ಹಾ ರ್ಕ 
ತಾರಂಬರಂ ಸಲುವನ್ನಾಗಿ ಹಣವೊಂದಅ ಮೊದಲಿಂಗೆ ಎಂಟು ಹಣವಂ ತೆತ್ತು 
(ಎ. 11, 44೩4-0೬ ; 1201). ಮುದಲ್‌ ; ೭. ಒಮಾನೂಟ್ಟುವೊದು 
ಮುದಲ್ಲೂರ್ಕಂಡುಗ ಭಕ್ತ ಪೊಲಿಯೆ ಕೊಂಡುಟ್ಟುವೊದು(ಎಳ. ೩: ಕೋರಾರ. 
6; 78): ಮುದ್ದಲು : ೭. ಮುದ್ಧಲು ಇವ್ಮೂಡಿಸಿವೆರೆ ಬಡ್ಡಿಯು 
ಬೆಳೆಯುವಂತಿದ್ದಿಲ್ಲ ೬ * ಇಂಥ ಮುದ್ದಲು ಆರೇಳು ಪಟ್ಟು ಹೆಚ್ಚಾದರೆ 
ಬಡ್ಡಿಯು ಬೆಳೆಯುವಂತಿದ್ದಿಲ್ಲ (ಕ್ರಾ ತಂ: 5). ಮೊದಲ್ಮು ; ೧. 
ಮಡಕೆಯ ಮಾಡುವರೆ ಮಣ್ಣೇ ಮೊದಲು (೨ಸನ, ೬೦); ಮೊದಲ 
ಲಿದ್ದುದು ಜೀವಕಳೆ ಹೃದಯದಲಿ (ಕುಣ್ಮಕ: ೧-೪); ಮೊದಲ ಬೊಬ್ಬೆಗೆ 
ಬಿಸಜಸಂಭವ ಬೆದಆ* ಬಿದ್ದನು. (ೊರೆರಾ: 9-03-36), ೩. ತುದಿ 
ಮೊದಲಿಲ್ಲದೆ ಪರದಿಂದ ನೊಂದೆ (ಶೃರುರ- ೨-೬೫-೦) : ನಿಡುದೋಳುಗಳ 
ಮೊದಲೊಳು ಮಗಮಗಿಸಿದುದದೊಂದು. ಪೊಸಗುಪು (nn. ೩-೩). 
೫. ಸುರಗಿರಿಯ ಮೊದಲಲ್ಲಿ ಕೀಲಕಗಿರಿಯು (ಕಾ. ೭-೩೬), ೭. 
ಮೊದಲಿಗೆ ಮೋಸವಾದಲ್ಲಿ ಲಾಭವನಅಸಿದರುಂಟೆ (ರೂ 1-06೭) 
' ಮೊದಲುಗೆಡು ` ಪರಾ. 
ಮ್ಮೊದಲ್‌, ಮೊಮ್ಮೊದಲು 
ಬಂದಪುದು ಎಂಬುದನ್‌ ನಿಣಿನೃಸೆ 
(೦೭ ಕ್ರ: 5-880) ; ಮಹಾಭಾರತ 
ಯುದ್ಧದ ಕಥೆ (ಕಾರರ, ೦೩೯)- 
ಆರಂಭಿಗ : ಆದಿಪುರುಷ : 


ಲು ಇಲ್ಲಿ ನಡೆದ ಮಹಾ 
ಮೊಟ್ಟಮೊದಲಿಗೆ, ಮೊತ್ತಮೊದಲಿಗೆ ಎ 
ಪಂಚಮಹಾಪಾತಕಕ್ಕೆ ಮೊಟ್ಟಮೊದಲಿಗ 
ರೆಂಬಂತೆ (ವಾಗೀಕೆ: ರೇ: ೨೬೬-೨) ; ಶ್ರೀಗಂ ವಿಜಯಕ್ಕಂ ಮೊತ್ತಮೊದಲಿಗ 


ನಾಗಿಯೆ ಸಮಸ್ತರಾಜಕೆಮನೆಜಗಿಸಿ (ಉಿಫಿ. 3-೭೩ ನ); ರವಿನಂದನ ನನ್ನಿ 
ಚಾಗಮಣ್ಮೆಂಬಿನಿತರ್ಕಂ ನನೆ ಮೊತ್ತಮೊದಲಿಗನಾದೈ (ಗರಾಯು. ೫-೦೭) ; 
ಮತ್ತೊರ್ವಂ ಬೇಚರೆಭೂಚರಪತಿಪ್ರತಾನದ ಮೊತ್ತಮೊದಲಿಗಂ 
ಮುಂಗೆಯ್ಯ ಕಂಕಣಮೆಂ ತಿರಿಂಪಿ (ಕತುಪು- ೦೩- ೪೭ ಪ): ಮೊಟ್ಟಮೊದಲು 


೭೪೫೭ 


10 


ಮೊದಲ್‌ 


ಮೊತ್ತಮೊದಲ, ಮೊತ್ತಮೊದಲು, ಮೊದಮೊದಲು ತೀಠ 
ಮೊದಲು ; ಪ್ರಪ್ರಥಮ : ಮೊಟ್ಟಮೊದಲು ಜನರಿಗೆ . ಧಾತುಗಳು 
ಹ್ಯಾಗೆ ಗೊತ್ತಾದವು (ಮುಂದು. ೪-೪೦) ; ಸಿದ್ಧರಾಮ ಮೊಟ್ಟಮೊದಲಿನ 
ಮಾತು ಆಡಿದನು (ಸರ್ಮತ್ಯ. ೩-೬6) ; ನಿರಂತರಂ ಸುಖವ್ಯಾಪ್ತಿಗೆ ನೀನೆ 
ಮೊತ್ತಮೊದಲಾಗರಿಕೇಸರಿ ಲೋಕಮುಖ್ಳಿನಂ (ಕುರ, ೦-0೪) ; ಸಿದ್ಧ 
ಮಾತೃಕಾಪದವಿಗೆ ಶಾನೆ ಮೊತ್ತಮೊದಲಾದುದು (62. 6-೨) ; ಸುದತಿಯ 
ತೊಳಗುವ ತೋಳ ಮೊದಲ್ಲಳಿ ಮದನವಿಲಾಸದ ಮೊತ್ತಮೊದಲ್ಲ ೪ 
(ಸುಕುಮಾ, ೫-೩೦) ; ಈ ಬಗೆಯ ಆನಂದವನ್ನು ಪಡೆಯುತ್ತಿರುವುದು ನನ್ನ 
ಜೀವಮಾನದಲ್ಲಿಯೇ ಮೊತ್ತಮೊದಲನೆಯ ಸಲ (ಕ್ರತಾಶ- 9೯); ಹಿಂದಿನ 
ಕಾಲದಲ್ಲಿ ಮೊದಮೊದಲು ಅವರು ಈ ಗ್ರಹನಕ್ಷತ್ರಗಳನ್ನು ಬರೀ ಕಣ್ಣಿ 


ನಿಂ ನೋಡುತ್ತಿದ್ದರು (ens. 3) ಮೊದಮೊದಲಿನ 
ವಿಗ್ರಹಗಳ ಅಳತೆಗೆ. "ಅಂಗುಲ'ವನ್ನೂ ಮೂಲಪ್ರಮಾಣ 
ಪಾಗಿಟ್ಟುಕೊಂಡು ವ್ಯವಹರಿಸುತ್ತಿದ್ದರು (ಕಾಕರ, ೩೬), ಮೊದಲ 
ಬಾಡ ಎ ಮುಖ್ಯಪಟ್ಟಣ ; ರಾಜಧಾನಿ; ಪರ್ವ್ಶ್ವನಿಮಿತ್ತ 
ದಿಂದಲಂದೆಸಾಸಿರರ. ಮೊದಲ. ಬಾಡವಲಂ[ಧಾ]ಪುರದ [ಸ್ವಯಂ]ಭು 
(ಎಇ... ೫೫1111, 48-48 ; 1082). ಮೊದಲಾಗಿ, ಮೊದಲಾಗೆ ಎ 
೧. ಮುಂತಾಗಿ; ಇತ್ಯಾದಿಯಾಗಿ :  ಸ್ಮೂಲಭದ್ರಾಚಾರ್ಯರ್‌ 


ಮೊದಲಾಗಿ ಕೆಲಂಬರ್‌ . . - ಅರ್ಧಗಪ್ಪಡದೆ ತೀರ್ಥಮಂ ನೆಗಟಸ್ತಿದರ್‌ 
ರುದ್ರಭಟ್ಟೊ ಸೀಪಾಧ್ಯಾಯರುಮಾಶ್ವರದಣ್ಣನಾಯಕ 
ರ್ಮ್ಕ್ಮೊದಲಾಗಿ (332. ೫೫. ೪6-೩೦; 1072); ನಾಡೆ ರುಚಿವೆರಸಿದ ಲಡ್ಡುಗೆ 
ಚಕ್ಕುಲಿ ಗಾರಿಗೆ ಪೂರಿಗೆ ಮೊದಲಾಗಿರ್ದ: ಭಕ್ಷ ಮನುಗಳ್‌ ಆಜ್ಯಯುತ 
ಲಕ್ಷಣಂ ಮೊದಲಾಗೆ 
ನೂರ್ವರ್‌ ಮಕ್ಕಳುಮಂ ಮಂತಿರಿಸಿ (ತಂಶಥಾ. ೯-೨6 ೫) ; ಮರೀಚಿಯುಂ. 
ಮೊದಲಾಗೆ ನಾಲ್ಲಾಸಿರ್ವರರಸುಮಕ್ಕಳ" ಪೋಗಲೊಲ್ಲದೆ (ಕಾಫ, ೩9). 
೨. ಪ್ರಾರಂಭಿಸಿ ; ಮೊದಲ್ಗೊಂಡು ; ಪೆಂಡಿರೆಂಬರೊಳ್‌ ಕೂಡುವ 
ನಲ್ಲೆನಿಂದು ಮೊದಲಾಗಿರೆ ನಿಕ್ಕುವಂ (ಕುಶ. ೦-೬) ; ನಾಳೆ ಮೊದಲಾಗ 
ರ್ಣನನ ನಾವ್‌ ಕಾಳಿಗಕೆ ಬರಲೀಯೆವು (ಕುಜ್ಮಾರ್ರೋ- ೨-೩); ಚಿಕ್ಕಂದು 
ಮೊದಲಾಗೆ ನೀನಲ್ಲದೊರ್ವರ ಲೆಕ್ಕಿಸಿದೆವಳು ತಾನಲ್ಲ (ಕಂನ2. ೨-೦೦೩). 
ಮೊದಲಾಗು೩ ಆರಂಭವಾಗು: ಮರ ಗಿಡಂ ಬಾನ್ನೆಲಂ ತೊನೆದಾಡಿ ನಡುಗಿ 
ದುದು ಮೊದಲಾಯ್ಡು ಮಳೆಗೆ (ಕಾಂ3ರ- ೪೩-೬೦); ಕುಣಿತ ಮೊವೆ 
ಅಯಿತು! (48: 4): ಮೊದಲಾದ. ಮುಂತಾದ : ಇತ್ತುದಿಯಾದ : 
ಹರಿ ಬ್ರಹ್ಮಾದಿಗಳು ಮೊದಲಾದ ತೆತ್ತೀಸಾದಿದೇವರ್ಕಳು ಉಘೆ ಉಘೆ ಎನು 
ತಿರಲು (04ರ: 699); ಸಹದೇವ ನಕುಳರ ತಿವಿದು ಧೃಷ್ಟದ್ಯುಮ್ನ ಮೊದ 
ಲಾದಗಣಿತರ ಗೆಲಿದ (ಕುಠ್ಮಾರ್ರೋ. 3-43); ಹಳ್ಳಿ ಹಿರಿಊರು ಪುರಗಳು 
ಮೊದಲಾದ ಪ್ರತ್ಯೇಕಗ್ರುಮಗಳಿಂದ (ಬಳ. 21೪, ಗುಂಡ್ಮುಫೇ- 6-00; 1820). 
[ದೇ.॥ ತಮಿ. ಮುತಲ್‌ ; ಮಲ. ಮುದಲ್‌ ; ತುಳು. ಮುದೆಲು ; 

ತೆಲು. ಮೊದಲು] 
ಮೊದಲ್‌. ಮೊದಲ್ಲು (ಅ)- ೧. ಪ್ರಾರಂಭ ಮಾಡಿ; ಮೊದ 
ಲ್ಲೊಂಡು : ಆ ಅಂದಮನಿಂದುಮೊದಲ್‌ ಪತ್ಪುವಿಟ್ಟು ನಡೆವೆನೆಂಬುದುಂ 


(60. 4-0) ; 


ಮಪ್ಪುವಂ ಮೆಲ್ಹು (ರರ್ತಾಮ್ಮ 0-0೫೭) ; 


(ಶೂಂತತ9- ೩8-೦೪). ಮೊದಲ್ಲು: ೧- ಇಂದುಮೊದಲಿಕ್ಕೆಯಿಂ ತಾಪತ್ರಯಂ 
ಪಿಂಗಿದವೆನಲು ವಳಿತ್ರಯವಡಂಗಿದವು (ಸರಕಾ, ೦೪೪); ಇಳೆ ಮೊದಲು 
ಹದಿನಾಲ್ಕು ಲೋಕದ ಬಳೆಯಿಕಿವರಿಂದಾಯ್ದು (ಸಂತ. ೫-೩6) ನಿನ್ನೆ 
ಮೊದಲು ನಿನ್ನಾಣೆ ನಿನ್ನನು ಕಾಣದನ್ನಪಾನಂಗಳಿಳಿಯದೆ ಬನ್ನದೊಳಾಳಿದೆ 
(ಕಂಠವಿ- ೨-೦೦9)- ೨. ಮುಂಚೆ ; ಹಿಂದೆ: ಪೂರ್ವದಲ್ಲಿ; ಪುಣ್ಯ 
ಪಾಪಂಗಳನಟ್‌ಯದ ಮೊದಲು - ಅನೇಕ ಭವಂಗಳೆಲ್ಲಿ ಬಂದೆನಯ್ಯಾ 
(ಮಹಾರೇ- ಬ- ೦೫-೦೯). [೬ ಮೊದಲ್‌] 


ಮೊದಲಗಿತ್ತಿ ೭೪೫೮ ಮೊದಲ್ಗೆಡು 


ಮೊದಲಗಿತ್ತಿ, ವಂದಲಗಿತ್ತಿ (ನಾ). ಮದುವಣಗಿತ್ತಿ; ಮದುಮಗಳು; 
ನವವಧು : ಮೊದಲದಿನದ ಮೊದಲಗಿತ್ತಿಗೆ ಮುನೂ ರು ಮುತ್ತಿನ ಸರ 
ಮಾಲೆ (ತುಂಗಳ 600); ಮೂರು ಮಕ್ಕಳ ತಾಯಿ ಮೊದಂಗಿತ್ತಿ! ಯಂತೆ ಕುಣಿ 
ಯಲು ಹೇಗೆ ಸಾಧ್ಯವಾದೀತು (ನುಕ್ಕಮು- 93); ಭೂಮಿಶಾಯಿಯಂತೆ ನೀನು 
ಒಬ್ಬ ಚಿರಂತನ ಮೊದಲಗಿತ್ತಿ (ಗಳತ. ೦6೨). ಮದಲಗಿತ್ತಿ ; ಸೌಂದರದ 
ಮೇರುವಿಂತೊಳಗೆ ಮದಲಗಿತ್ತಿಯ ಮದಕರಿಯ ಕೊಂದು (8ರಾಗೋ. 
90-90) ; ಆಗ ಆ ಮದಲಗಿತ್ತಿಯ ಮನೆಯ ಗೊಂದಿಯಲ್ಲಿ (ಕಠಾಮಂ- 
av 6೬). [ಆ ಮದುವಳಿಗ 4 - ಇತ್ತಿ] 

ಮೊದಲಚ್ಚು (ನು). ಮೂಲಲಕೃತಿ ; ಮೂಲರೂಪ : ಆ ಮೂರ್ತಿ 
ಗಳಿಲ್ಲ ಮೊದಲಚ್ಚು, ನಾವು ಪಡಿಯಚ್ಚು (ಸಾಹಿವಿ as). 

[ಮೊದಲ್‌, + ಅಚ್ಚು $3] 

ಮೊದಲಾಣ್ಮ (ನಾ): ಮೊದಲನೆಯ ಗಂಡ; ಮೊದಲಾಣ್ಮನೊಲ್ಲೆಂ 
ದೊರ್ವ ಬಲವಂತನಂ ಬಯಸಿ ಬಾಳ್ವೊಗಲ್‌ ಬಡಿವ ಗಂಡಂ ದೊರಕಿದಂತೆ 
(ತಂತ್ರ. ೩೩-೦). [ಮೊದಲ್‌  ಆಣ್ಮ (ಇ. ಆಳ್ಮ)] 

ಮೊದಲಾರಿ (ನಾ). ಮುಖಂಡ : ನಾಯಕ; ಪ್ರಧಾನವ್ಯಕ್ತಿ : ಇರುತಿರೆ. 
ಸಾಂಬಳ್ಳಿಯ ಮೊದಲಾರಿಯ ಹಿರಿಯ ತನುಜ ಪಟ್ಟ ಸ್ವದಯ್ಮ ಪಿರಿದು ಗರ್ವಿಸಿ 

, - ಧುರವನೆಸಗಿದ (ಕಂನಂ. ೦೬-೨): [+ ತಮಿ. ಮುತಲಾಳಿ] 

ಮೊದಲಿ, ಮುದಲಿ (ನಾ), ೧- ಮೊದಲಿಗ ; ಪ್ರಮುಖನಾದವನು : 
ಕಸವನು ಗುಡಿಸುತ ಕಸವೇ ಆಗಿ, ಕಸಕೂ ಕಡಮೆ. ಅಧಮರ ಮೊದಲಿ 
(ಸುಶೀತ, ೨). ಮುದಲಿ: ೨. ತಮಿಳು ಭಾಷೆಯನ್ನಾಡುವ ಒಂದು 
ಜನಾಂಗ ಮತ್ತು ಆ ವರ್ಗಕ್ಕೆ ಸೇರಿದ ಜನರ ಹೆಸರಿನ ಕೊನೆಯಲ್ಲಿ 
ಸೇರುವ ಶಬ್ದ : ಯಾವ ತಪ್ಪಿಗಾಗಿ ನಮ್ಮ ಪ್ರತಾಪವಂದಲಿಯನ್ನು 
ಬಂಧಿಸಬೇಕೆಂದು ಹೇಳುವಿರಿ? (ಶ್ರತಾಕ- ೩). ' ಮಂದಲಿಯಾರ್‌ ? 
ಪರಾ. [ದೇ.೫ ತಮಿ, ಮುತಲಿ; ತೆಲು. ಮೊದಲ] 

ಮೊದಲಿಕ್ಕು (ಕ್ರಿ): ಪ್ರಾರಂಭಿಸು ; ತೊಡಗು: ಭಯದಂಂ ಚಿತ್ತಕ್ಕೊ 
ದವಿಸಿ ಬಲಗಣೈತ್ತಲ್ಕೊದಲಿಕ್ಕಿತು (ಕಾರಫೂ, ; ನೆರೆವೆಂಡಿರ ಸುಖ 
ಗೋಹ್ಮಿಗಳ ನಾರಿಯರೊಳ್‌ ಮೊದಲಿಕ್ಕುಗುಂ (ಕಾಶುಕ್ಕ. 0೭೨೦). 

[ಮೊದಲ್‌ 4. ಇಕ್ಕು] 


ಮೊದಲಿಸು (ಕ್ರಿ). ಎ ಮೊದಲಿಕ್ಕು ; ರಾಜುವೇ ಯಾವುದಾದರೂ 
ವಿಷಯವನ್ನೆತ್ತಿಕೊಡು ಮಾತಿಗೆ ಮೊದಲಿಸುವನು (ನನ. 3೦); ನನಗೆ 
ಫಿಲಾಸಫಿ ಕಂಡರೆ ಆಗುವುದಿಲ್ಲ. ನೀವು ಅದನ್ನೇ ಹೆಚ್ಚಾ ಗಿ ಓದಲು ಮೊದಲಿ 
ಸಿದರೆ ಮಂದೆ ನಿಮ್ಮನ್ನು ಕಂಡರೂ ಆಗದೇ ಹೋದೀತು (ಲೂಕ. ೩೬), 
s [ಮೊದಲ್ಮು (ಮೊದಲ್‌) + ದ ಇಸ್ಯು) 
ಮೊದಲ್ಮು " ಮೊದಲ್ಮ್‌ ' ನೋ. 
ಮೊದಲ್ಕು « ಮೊದಲ್‌ ' ನೋ 
ಮೊದಲುಗಣ್‌ (ನಾ)- ಕಣ್ಣಿನ ಬುಡ; ಮೂಗಿನ ಮೇಲ್ತುದಿಯ 
ಕಣ್ಣಿನ ಭಾಗ ; ಅಕ್ಷಿಮೂಲಂ ಪೂರ್ವನೇತ್ರಮೆನೆ ಮೊದಲು (೫೫. ಲ] 
10] ಗರ್‌” (ಮುಂಗರಾ- ೯-೬), [ಮೊದಲ್ಲು (ಆ ಮೊದಲ್ಸ್‌ ) 4 ಕಣ್‌] 
ಮೊದಲುಗೆಡು " ಮೊದಲ್ಲೆಡು? ನೋ. 
ಮೊದಲುಗೊಂಬು (ನಾ). “ಆನೆಯ ಕೋರೆಹಲ್ಲಗಳ ಬುಡ; ದ್ಧಂತ 
ಮೂಲ : “ ಕರೀರಂ, ದಂತಮೂಲಂ ಈ ೨ ಮೊದಲುಗೊಂಬು 1. 
(ಕರಾಯು- ೩೭-೭೦). [ಮೊದಲು (ಮೊದಲ) ಇ. ಕೊಂಬು] 
15| ಮೊದಲುಗೊಳ್‌ " ಮೊದಲ್ಲೊಳ್‌' ನೋ. 
ಮೊದಲುಜುಬು (ನಾ). ಆರಂಭದ ರಭಸ,-ಆವೇಗ ; ಕಾರ್ಮಟಕಯ 
ಬಿಜುಗುಳಿ ಮೊದಲುಜುಬು ಸಯ್ತು (ಕಿಕ್ಕತ್ನಾ, ೦೦-233). 
[ಮೊದಲ  ಉಟುಬ್ಬು (ಇಉಣುಂಬ್ಮು)] 
ಮೊದಲೇರಿ, ಮೊದಲೇ (ನಾ). ಕೆರೆಯ ಕೋಡಿಯಿಂದ ಹರಿಯುವ 
20) ನೀರಿನ ಮೊದಲ ಪರಿಸರ, -ಭಾಗ ; ಮೊಡಲೇರಿಯೊಳ್ಳಾಯಿರ 
ಬಳ್ಳಿಯ ತೋಣ್ಬಮು ಅಯ್ಯತ್ತೆಣ್ಬಗ್ರಹಾರಮುಮಜಯೆ ಸರ್ಬ್ಬಬಾದ 
ಪರಿಹಾರನ* ದೇವಭೋಗಂ ಮಾಡಿಕೊಟ್ಟರ*(ಎಳ. ೫1: ಹೊಳಕ್ಕೆ .3೩-50;968); 
ಅಂಕಲೆಗೆಜಕಿಯ ತುಂಬಿನ ಮೊದಲೇರಿಯ ಕೆಳಗಿ ದೇವರ್ಗ್ಗೆ ಕೊಟ್ಟ ಗದ್ದೆ 
ಕಮ್ಮ ೫೦ (೩%88- ೫%, 69-33; 1122); ಹಿರಿಯ “ಕೊಯ ಹಿಂದಣ 
25 ಮೊದಲೇರಿ ಅಡಕೆದೋಟ . , , ಮೇರೆಯಾಗಿ (೪. ೪೫, ಕರೂರು, 
೦೨೪-೪೬; 2875 1). ಮೊದಲೇ ; ಮೊದಲೇಅ*ಯೊಳ್‌ ಇರ್ಬಂಡುಗ 
ವೆದೆಗಬಕ್ಕಿ .. - ಅಯ್ನೂಜು ಬಳ್ಳಿಯತೋಣ್ಬಅಲಕೆಅಕ ಇವನಾವನೊರ್ವ್ವ 


ನಡೆಯಿಸಿದನಾ ಸತನದೆ ಧರ್ಮ (ಎಕ. ೩1, ಈರ: ೦೬-೦೩; 89). 
ಮೊದಲಿಗ (ನಾ). ಪ್ರಥಮಸ್ಸಾ: ನದಲ್ಲಿರುವವನು : : ಪ್ರಮುಖನಾದ [ಮೊದೆಲ್‌, 4. ಏರಿ) 


ವನು: ಚಾಳುಕ್ಕಾರ್ಜುನಂ ಚಲಕೆ ಮೊದಲಿಗಮ (೪. 31೪. ಮೈಸೂರು- 301 ಮೊದಲೇಆ್‌ " ಮೊದಲೇರಿ ` ನೋ. 
೦೨೬-೪; 900): ಕಡುಪೆಂಪಿನ ಪೋಜೆಗೆ ನೀವು ಮೊದಲಿಗರಾದಿರ್‌ ಮೊದಲ್ಸಾಲ್‌ (ನಾ) ಕೆರೆಯ ತೂಬಿನಿಂದ ಬೂರಟ ಕಾಲುವೆಯ 
(ತಂಕರಾ- ೬-0೨): ಹದುಳವಿಡುವವರಿಲ್ಲ ಸೇನೆಯ ಮೊದಲಿಗರು (೪೮೪೪. ಪ್ರಾರಂಭದ ಭಾಗ: ಆ ಸಿರಿವೊಳಲ ಕೆರೆಯ ಕೆಳಗೆ ಮೊದಲ್ಲಾಲ 
6೨೨೭): ವಿಜ್ಞಾನವನ್ನು ಬೆಳೆಸಿದವರಲ್ಲಿ ಗ್ರೀಕರು ಪೊಡೆಲಿಗರು (ಖುಕ್ಮಾರ ಗರ್ದ್ವೆಯ ಹಂನೆರಡು ಖುಡುಗದ ಬಯಲು (೪. ೫1, ಕಳ್ಕಳೆ. 
toe). [ಮೊದಲ್‌ 4 - ಇಗ] 1087). [ಮೊದಲ್ಮ್‌ 4. ಕಾಲ್ಕ್‌] 
ಮೊದಲಿಡು (ಕಿ). = ಮೊದಲಿಕ್ಕು : ಮೊದಲಿಟ್ಟಂ ಕೊಲಲೆಂದು ಕೌರವರಂ |, ಮೊದಲ್ಲಿಡು ` ಮೊದಲ್ಲೆ! ಡು ' ನೋ. 
(80೬0: 00-00); ಮಾಗಿ ಬರಲ್‌ ಮೊದಲಿಟ್ಟಿತು (೬8ರ. 0-೬); ಮೊದಲ್ಲೆ! ಡಿಸು (ಕ್ರಿ)- "ಆಧಾರವಿಲ್ಲದಂತೆ ಮಾಡು ; ನಾಶಗೊಳಿಸು : 
ಸಂಭ್ರಮಂ ಮೊದಲಿಡು[೫೫ಂ. ವೊದವಿಸು)ತಿರ್ದುದಾ ನೃಪನ ದೇಶ ನೀರೆ ಸೊಬಗಂ ಮೊದಲ್ಲಿಡಿಸಿ ತೋಳ ಮೊದಲ್ಲ ಿನೆವೂವನೆತ್ತುವಂತಿರೆ 
ದೊಳಂ ತಿರುನಾವಲೂರೊಳಂ (ಸಂಂರೆ. ೫ ಸೂ). [ಮೊದಲ್ಸ್‌, 4. ಇಡು] ನನೆಯಂಬುಗಳ್ಳಿ ಬೆರಲೆತ್ತು ೨ ವರೆಲ್ಲಿಯ ಮಾಲೆಗಾರ್ತಿಯರ್‌ (ಮಂತ. ೨-೩೪). 
ಮೊದಲಿಯಾರ್‌, ಮುದಲಿಯಾರ್‌, ಮುಂದ್ಲಿಯಾರ್‌ (ನಾ)- [ಮೊದಲ್ಗೆಡು 4 - ಇಸ್ಸು] 
= ಮೊದಲಿ ೨. pಕನ್ನ ್ಲೆಡನಾಡಿನಲ್ಲಿ ಈ ಶಬ್ದರೂಪವೇ ಹೆಚ್ಚು 40 ಮೊದಲ್ಲಿಡು. ಮೊದಲುಗೆಡು, ಮೊದಲ್ಲಿಡು (ಕ್ರಿ)- ೧. ಬೇರುಸಹಿತ 
ಪ್ರಚಾರದಲ್ಲಿದೆ. ಮುದಲಿಯಾರ್‌.; ಇವರ ಮುಖಲಕ್ಷಣಗಳು ನಾಶವಾಗು ; ; ನಿರ್ಮೂಲವಾಗು ; ಸಂಪೂರ್ಣವಾಗಿ ಅಳಿಸಿಹೋಗು; 
ಮುದಲಿಯಾರರಂತೆ ಇರುತ್ತವೆ (ಕಾಗೆ. ೦೦೦); ತೊಂಡಮಂಡಲ ಮುದಲಿ ವಿಂಧೃವಿತಾನಪ್ರಾಂತದೊಳ್‌ ತಿಲ್ಬನೆ. ತಿರುಗಿ ಮೊದಲ್‌ಗೆಟ್ಟು ಬೈಬಿಳ್ಳು 
ಯಾರರ ವಂಶದಲ್ಲಿ ನಾನು ಜನಿಸಿದೆ (ಶ್ರಕಾಶ- 0)- ಮುದ್ದಿಯಾರ್‌ ; ಹ ೦೪). ವಿ.(ವ್ಮಾಃ ಪಾಠದಲ್ಲಿ) ಮೂಲಧನವನ್ನು ಕಳೆದುಕೊಳ್ಳು; 
ವಿಜಾಪುರಜಲ್ಲೆಯ ಮುದ್ದಿಯಾರರು ವ್ಯಾಪಃರದ ಹೊರ್ತು ಬೇರೆ ಹೋರೆ. ಷ್ಟ ಹೊಂದು : ಮೊದಲೆ ಲ್ಗೆ ಟ್ಟ ವರದನಂತೆ ಘಳಿಗೆಗೊಂದಂ ನೆನೆಯದೆ 
ಯನ್ನು ಬಹುತರ ಮಾಡುವುದಿಲ್ಲ (ಕಠಾರೆ. 60). 44 iW ೦೪-೯9) - ಮೊದಲಿಗೆಡು ; ವಿ. ಮೊದಲುಗೆಟ್ಟು ಲಾಭವ 
[ದೇ.॥ ತವಿ. ಮಲ, ಮುತಲಿಯಾರ್‌ ; ತೆಲು. ಮೊದಲಾರಿ] ನಜಸುವ ಪರಿ ಇನ್ನೆಂತೋ (ನೋತ, ೬೪೨೨೬೦); ಮೊದಲುಗೆಡದ 


30-೨೨ ; 


ಮೊದಲ್ಲೆಯ್‌ 


ಹರದೆನಗುದುದಯ್ಯ ಮೊಡಲುಗೆಡಡ ಹರದು (50. ೪-೪0) 
ಮೊದಲ್ಲಿಡು ; ೧. ಕ್ಷಿತಿಯೊಳಗುಳ್ಳೆ ಭೂಭುಜರ ಬಿತ್ತು ಮೊದಲ್ಲಿಡೆ 
ಮುನ್ನಮೇಕವಿಂಶತಿ ಪರಿಸಂಖ್ಯೆಯಿಂ ತವಿಸಿ (ಕಂತ. ೨-೪೫); ಮತಿಯ 

ದಲ್ಲಿಡಲೀಯದೆ ಮದನವಿಕಾರಮೆನೊದವಲೀಯದೆ (00: ೪-೬೬ ವ); 
ಎಜಗದ ತೀರಭೂರುಹಪುನೆಯ್ದೆ ಮೊದಲ್ಲಿಡೆ ಕೀಟ್ವ - . . ವಅಗದರಂ 
ತಡುಗಿಡಿಪ ನಮ್ಮರನುರ್ವಿಪ ರುಜಲೀಲೆ ಕಣ್ಣೆಆ್‌ದುದು(ಫ್ರತ್ಮಳ. 0೩-೬)- 

[ಮೊದಲ 4 ಕೆಡು] 

ಮೊದಲ್ಲೆಯ್‌ (ಕ್ರಿ). ಆರಂಭಿಸು; ಮೊದಲು ಮಾಡು; ಉಪಕ್ರವಿಸು: 

ಅರಣ್ಮಕನಿಂತು ಕತೆಗೆ ಮೊದಲ್ಗೆಯ್ದಂ (ನೂಕ: ೧೦೯-೬). 

[ ಮೊದಲ್ಸ್‌ ೬ ಕೆಯ್ಯ], 

ಮೊದಲ್ಗೊಳ್‌, ಮೊದಲುಗೊಳ್‌, ಮೊದಲ್ಲೊಳು (ಕ್ರಿ). ೧- ಆರಂಭ 
ಗು; ಮೊದಲಾಗು : ಪುಟ್ಟಿದಂದು ಮೊದಲ್ಲೊಂಡಗಲದ ಚಂದ್ರಾ 
ಪೀಡನನಗಲ್ಲಿರಲ್ನೀನದೆಂತು ಪೇಬ್ಬಿಗೆದಂದಯ್‌ (ಕಾವಂಉ, 5೬೦); ಅವಳ 
ಮೆಲ್ಲಡಿ ಮೊದಲ್ಗೊಂಡು ಮೆಲ್ಲಮೆಲ್ಲನೆ. ಮೇಗಡರ್ದ ನೀಳ್ವ ಕಣ್ಗಳುಂ 
ಸೆಳೆನಡುವಿನಲ್ಲಾಟಮಂ ಕಂಡು ಪೊಳಿವಾಲಂದೇಲಲಾರ್ತುವಿಲ್ಲ (von. 
೬6), ೨. ಬಂಡವಾಳವನ್ನು ಪಡೆದುಕೊಳ್ಳು; ಮೂಲಧನವನ್ನು | 
ತೆಗೆದುಕೊಳ್ಳು : ಕನೆಕರಾಶಿಯಂ ಬಸನಕ್ಕೆ ತವಿಸಿ ಬಿಯಂ ನಡೆಯದಿರೆ| 
. « . ಸೋದರಮಾವಂ ಭದ್ರಮಿತ್ರನಲ್ಲಿ ಮೊದಲ್ಗೊಂಡು ಸ್ಥಳಯಾತ್ರಿಗೆ 
ಪೋಗಿ ಸಂಖ್ಯಾತೀತಸಾರಧನದುಂ ಪಡೆದು ಬರ್ಪೆಡೆಯೊಳ್‌ (ಕಾಂತಿಫು, 
೪೦೫, ಮೊದಲುಗೊಳ್‌ : ೧. ಈ ಹೊತ್ತು ಮೊದಲುಗೊಂಡು 
ಯುದ್ಧ ವಿಲದ ರೀತಿಗೆ ಮಾಡುತಲಿಧೇನೆ (ಕಣ. ೯೯); ಪುಕಾಂಡಃ . . . 
ಬೇರು ಮೊದಲುಗೊಂಡು ರೆಂಬೆಗಳವರೆಗೂ ಗಿಡದ ಮಧ್ಯಭಾಗದ | 
ಹೆಸರುಗಳು (10,08-903), ಮೊದಲ್ಗೊಳು; ೧. 'ದೊದಲ್ಗೊಳುಹ' | 

ಪರಾ. [ ಮೊದಲ್‌ 4 ಕೊಳ್ಳ ] 

ಮೊದಲ್ಲೊಳು " ಮೊದಲ್ಲೊಳ್‌' ನೋ. 
ಮೊದಲ್ಗೊಳುಹ (ನಾ). ಆರಂಭ; ಪ್ರಾರಂಭ: 
ಉಪಕ್ರಮ], ಅರಂಭಃ- ಈ ೩ ಮೊದಲ್ಲೊಳುಹ "* (ಪಣದ: ೦೦೬-೨೨). 
[ಮೊದಲ್ಲೊಳು (ಇ ಮೊದಲ್ಲೊಳ್‌) 1. - ಹ್ಯ ( ೬-ಪ್ಶ)] | 

ಮೊದಳೆ, ವೆೊಸಳೆ (ನಾ). ಒಂದು ಬಗೆಯ ಜಲಚರಪ್ರಾಣಿ; ನಕ್ರ 2 

“ಮೊದಳೆಮಡು' ಪರಾ. ಮೊಸಳೆ ; “ಐಂಭೀರಃ* ನಕ್ರಃ _ ಈ ೨ 

ಮಾನುಂ ಮೊಸಳೆಯುಂ ನೆಗಟು 

ಮೊದಲಾಗೊಡೆಯ ಜಲಚರಂಗಳುಂ (ತ. 

ಮೊಸಳೆಯಂ ಪಿಡಿವಂತಿರೆ ನೀರೊಳೊತ್ತಿ ಛೀ 


ಜ್ಯದವ 
ಉಪೆಜ್ಞಃ 


(ಸರಾಯಿ: ೧೦೮-೩೪); 


೪೭೧೭); ಮನಸಶಿಗರ್ಪದಿಂ | 
ಪಿಡಿಯೆ (ಕುಣ. ೦-೨೬); ಆ ಪಣ್ಣಳಂ ಕ್ರಕಚನೆಂಬುದೊಂದು ಮೊಸಳೆ 
ಪ್ರತಿದಿನಮೊಲ್ಬು ಮೆಲ್ಫು (ಶುಕತಂ. ೨೭೭-೨೦); ಉಷ್ಣಪ್ರ ದೇಶಗಳೊಳಗಿನ. 
ನದಿಗಳಲ್ಲಿಯೂ ಸರೋವರಗಳಲ್ಲಿಯೂ ಮೊಸಳೆಗಳುಂಟು 
೪-೨೭). 

ಮೊಸಳೆಕಣ್ಣೀರು (ಆಲಂ) ಮೋಸಗೊಳಿಸ ಸುರಿಸುವ 
ಕಂಬನಿ; ಕಪಟದ ಕಣ್ಣೀರು : ಅವರ ಆಶ್ವಾಸಸೆಗಳೆಲ್ಲ ಸುಳ್ಳೇ ಸುಳ್ಳು || 


(ಮುಂದು. | 


ಸನಿ 
ಅದು ದೊಡ್ಡವರ ಮೊಸಳೆಕಣ್ಣೀರು ! (ಕೃ. ೬೪). ಮೊಸಳೆತುಪ್ಪ ಎ 
(ಔಷಧಿಯಂತೆ ಬಳಸುವ) ಮೊಸಳೆಯ ಕೊಬ್ಬು : 
ಮೊಸಳೆತುಪ್ಪ ಸವರಿ ತಿಕ್ಕುತ್ತಾರೆ (63). 
[ದೇ.1 ತಮಿ. ಮು:ತಲೈ. ಮುತಳ್ಳೈೆ ಮು 
ತುಳು. ಮುಂದಲೆ, ಮುದಳೆ. ಮೊಸಳೆ; ಕೊಡ ಮೊಸಲಿ; ತೆಲ್ಲು 
ಮೊದಲಿ, ಮೊಸಡಿ, ಮೊಸೆಲಿ ; ಕೋತ. ಮೊಚಳ್‌, ಕೋಲಾ. ಮೊಸೆಲಿ, 


ಉಳುಕಿದಾಗ 


ಪರ್ಜಿ, ಮೋಚ. /ಸಂ, ಮುಂಸಲೀ] 


೭೪೫೯ 


30 


35 


[3 


ಮೊದ್ದುಗಳಹು 


ಮೊದಳೆಮಡು, ಮೊಸಳೆಮಡು (ನಾ). ೧. ಮೊಸಳೆಗಳು ವಾಸ 
ಮಾಡುವ ನದಿ. ಹೊಳೆ ಮುಂತಾದುವುಗಳ ಆಳವಾದ ಭಾಗ: 
ತೆನ್ಶಾಯ್ತಲೆಮೊಂಡೆ ಬೆದಿಕೆರೆಎ ಮೊದಳೆಮಡುದೆ ಪಡುವಾಯ್ಕೆಳ್ಳೊಳ 
ಕಾಲುವೆವದುಂ . ಒಳಗಾಗಿ (ನಿಂ: ೦೯೨೬, ೦೦೮-೪೭; 8ನೆಯ ಕತ)- 
ಮೊಸಳೆಮಡು : ೧. ಅದು ಮೊಸಳೆಮಡುವಾದುದರಿಂದ ಅಲ್ಲಿ ಈಜಲು 
ಹೋಗಬಾರದೆಂದು ಎಚ್ಚರಿಕೆ ನೀಡಿದ್ದಾರೆ (ಊಂ). ` ೨, ಒಂದು ಸ್ಮಳದ 


ಹೆಸರು : ಶ್ರೀಮತ್ನುರುದೇವರ್ಕ್ಕೋಗಳಿಯಯ್ನೂಅಕೊಳೆಗಣಮೊಸಳೆ 
ಮಡುವನಾಳುತ್ತೆಮಿರ್ದು (3ೌಇಇ. Ix-i, ೯೦-೦೦; 1036). 
| [ಮೊದಳೆ 4 ಮಡ್ಕು] 
ಮೊದಿರಕಣ್ಣಿ (ನಾ): ಬಂದು ಬಗೆಯ ಸಸ್ಯ: ಮುಳ್ಳುಅಂಕೋಲೆ, 
* ೪0-೮೭೭) - [₹?) 


sas Hd 
ನನೆ" ನೋ. 


ಬಗೆಯು ಹುಲ್ಲು; ಮುಂಜ; ನೊದೆಹುಲ್ಲು: 


ಮೊದೆ (ನಾ). ೧. ಒಂದು 
* ಶರಃ, ಮುಂಜಃ--ಣವೆರಡುಂ ಮೊದೆ” (ಕಳಾಯು- ೩3-೩೦) ; ವದನಂ 


ಬೆಳ್ಮುಗುಳಂಬಿನಿಂದಿಸೆ ಜಿಗಿಲ್ಫಿರ್ದಂಬುಗಳ್‌ ಚಿತ್ತದೊಳ್‌ ಮೊದೆಯಂ 
ಬೈತವೊಲಾಗೆ (ಣನ ೫. ೫೮೮ ಕೂದ್ರಳೆ) ; ಅಬಳಾಸ್ತನಜಳದೊಳ್‌ ಮೊ 
(ವೆ))ದೆಯ ಬೂದಿಯಂ ಕಲಸಿ... ಒಲುಕ್ಕದನೆಚ್ಚುಗೆ ಕಣ್ಣ ಬೇನೆ 


ಮಾಣ್ಣುಂ (ಊೋಕೋಶ. ೯-೬೪) ; ಕಣ್ಳೀವಬ್ಬೆ ಮೊದೆ ಬೆಳೆದಿದ್ದ ತೆವರೇ 

ಮೇರೆಯಾಗಿ (ಕ: 111, ಶ್ರೀರಂಗ- ನ 1456): ೨. (2): ತಣ 

ಕಾಡ ಪೆಳಕ್ಷಿಡಿಯ ಮೊದೆಯ ಕಲಾಪಕದ ಗುರವಡಿಗಳ (೧೪. 11, ೩4-4; 

ಸು. 700). 

[ದೇ.॥ ತೆಲು. ಮೊದಯ: ಕೊಡ. ಮೊದೆ - ಹುಲ್ಲುಗಿಡದೆ ಪೊದರು] 

ಮೊದೆಕರನಿ (ನಾ). (2) : ಕಾಣ್ಣಿನ್ಯ ಸಗೋತ್ರಾಯ . . . ದೇವಶಮ್ಮಣೇ 

ಮೊದೆಕರನಿನಿಮಹಲಮ ರಾಜಮಾನೇನ ವಿಂಶತಿನಿವರ್ತನಮ್‌ ಕೇದಾರಂ 

ದ[ತ್ತ]ವಾನ್‌ (ಎಇ. ೪1, 09-60; ಸು. 400). 'ಮೆದಕಟಿನಿ' ಪರಾ. [2] 
ಮೊದ್ದ (ನಾ). ತಿಳಿವಳಿಕೆಯಿಲ್ಲದವನು ; ದಡ್ಡ: ಹೆಡ್ಡ: ಇವನು 
(6.19) [ಮೊದ್ದು 4 -- ಅ] 
ಮೊದ್ದಿ (ನಾ). ತಿಳಿಗೇಡಿ ಹೆಣ್ಣು $ ಮಂದಬುದ್ಧಿಯವಳು ; ದಡ್ಡಿ: 

ಈ ಮೊದ್ಡಿ ಏನು ಹೇಳಿಕೊಟ್ಟರೂ ಕಲಿಯುವ ಹಾಗಿಲ್ಲ (ರೂಂ). 
[ಮೊದ್ದು .. ಎ ಇ್ಯ) 

ತಿಳಿಗೇಡಿವ್ಯಕ್ಕಿ; ಮಂದಬುದ್ಧಿಯ ವ್ಯಕ್ತಿ : 
ನೀನೊಂದು ಮೊದ್ದು (ಹಗಳು: ೩೭); ಪಾಪ | 
ಅವನು ಮೊದ್ದು (೧೩ವಾ: 0); ನಮ್ಮ ಹೆಗಸು ಮೊದ್ದು 
(ಉರುಗೊ. ೪೦). (ಗು) ಪಿ. ತಿಳಿಗೇಡಿಯಾದ:; ದಡ್ಡನಾದ : 
ಹಿಂದೆ ಅವನು ಎಷ್ಟು ಚುರುಕು ವಿದ್ಯಾರ್ಥಿಯಾಗಿದ್ದೆನೋ ಈಗ ಅಷ್ಟೇ 
ಮೊದ್ದುಹುಡುಗನಾಗಿದ್ದಾನೆ (ರೂಕಸ- 3೬೦); ಎಷ್ಟು ಹೇಳಿದರೂ ನಿನ್ನ 
ದ್ವಿ ಎಲ್ಲಿ ನೆಟ್ಟಿಗಾದೀತು? (ಸನ್ನುಳ್ಳಿ. ೪); ಗೊಂಬೆಯಂತಿರುವ 
ಂಡುಗಿಯನ್ನು ಕೈಹಿಡಿದು ಬರುವ ಭಾಗ್ಯವಾದರೂ ಏನು ? 
(ಕೇನೋತ. ೦೦೦). 


ತುಂಬಾ ಮೊದ್ಡ 


ಮೊದ್ದು (ನಾ). ೧. 
ನಿನಗೇನೂ ತಿಳಿಯದು, 


ಮೊದ್ದು 
ಇ 


ಮ್ಲಮಣೆ ಎ (ಹಿರಿಯರ ಮುದ್ದು ಹೆಚ್ಚಾಗಿ) ದಡ್ಡನಾದ 
ವನು; ಅವಿವೇಕಿ; ತಿಳಿಗೇಡಿ: 


ಅಮ್ಮನಿಗೆ ಮಾತ್ರ ಬೇಕಾಗಿದ್ದ 
ಮೊದ್ದುಮಣಿ ನಾನಾಗಿದ್ದೆ (ಕರ್ಮ. 3೧೬). 
[ ದೇ.8 ತಮಿ. ಮೊತ್ತು: ತೆಲು. ಮೊದ್ದು ] 
ಮೊದ್ದುಗಳಹು (ಕ್ರಿ): ಪೆದ್ದುಪೆದ್ದಾಗಿ ಹರಟು ; ತಿಳಿಗೇಡಿಯಾಗಿ 
ಮಾತಾಡು : ನೀ ಮೊದ್ದುಗಳೆಹುವುದನರಿಶಿದ್ದೆನೇ (ಮೂರುವಾ- ೦೦೨-೪೯೭). 


[ ಮೊದ್ದು ಎ ಗಳಹು (< ಗಲಪು 7 


ಮೊನಗು ೭೪೬೦ ಮೊನೆಗಾಣಿಸು 
ಮೊನಗು ` ಮಿನುಕ್ಕು ' ನೋ. ಮೊನೆಯ ನಾಯಕರು (ಕುನ್ಮಾರ್ರೋ- ೬4೯): ೯. ಜಗಳ ; ಕಲಹ; 
ಮೊನಚು (ನಾ). ೧. ಚೂಪಾಗಿರುವಿಕೆ ; ಹರಿತವಾಗಿರುವಿಕ್ಕೆ : ಮುಳಿಸು ಬೇಸಜು ಮೋಡಿಯಲಸಿಕೆ ಮೊನೆ. ಮನದಳಲಂಜಿಕೆ 


ಮೊನಚುಳ್ಳ ಕತ್ತಿಯನ್ನು ಹಿಡಿದು. ಮೆರೆಯಲು (ಕೃವಾಥೀ. 0೨೩ 
ಇರ್ಕಡೆಯೊಳು ಸೂಜಿ ಮೊನಚಾಮದಾದರೆ ಹೊಲಿಯಬಹುದರ್ದೇ 


(ಇಂತಾಶ. ೭೩-೬೩)- (ಗು). ೨. ಚೂಪಾದ; ಹರಿತವಾದ 
ಮುಂದಕಡಿಯಿಡುತಿರಲು ಮತ್ತೆ ತಲೆಯೆತ್ತಿ ಕಾಲ್ಫಡಿದಪುದು 


ಮುಳ್ಳು ! (ಎಕಾ. ೫೬-3). [ಮೊನಿ 4- ದಚ್ಚು] 


ಮೊನಚುಗಣ್ಣು (ನಾ.) ಹರಿತವಾದ ನೋಟ ; ಸಕ್ಷ್ಣವಾದ ವೃಷ್ಟಿ 
ಮೊನಚುಗಣ್ಣುಗಳನ್ನು ಮಾಡಿಕೊಂಡು, ಜಾತಕವನ್ನೆ ನೋಡಿದರು (ಶಗುಕ 


wu). [ಮೊನಚು , ಕಣ್ಣು (ವ ಕೆಣ್‌)] 
ಮೊನಚುಗೊಳಿಸು (ಕ್ರಿ). ಚೂಪಾಗುವಂತೆ ಮಾಡು : ಹರಿತ ಮಾಡು : 
ಶಲ್ಲುಮುಳ್ಳುಗಳನು ಮೊನಚುಗೊಳಿಸುವರಾರು (ಎಂತಾಶ- ೭೦-೦೨) 
[ಮೊನಚು + ಹೊಳಿ 4 - ಇಸ್ಯು] 


ಮೊನಚುಗೊಳ್ಳು (ಕ್ರಿ) ಹರಿತಗೊಳ್ಳು ; ತೀವ್ರವಾಗು ; ತೀಕ್ಷ್ಣ 
ವಾಗು : ಹೇಗೆ ಮೂಡಿ ಬರಪಣಿಗೆಗಿಳಿಯುವಷ್ಟು ಮೊನಚುಗೊಂಡಿತೋ 


ಕಾಣೆ (ಉನೂನೆ. 0೩): [ಮೊನಚು ೬ ಕೊಳ್ಳು (ಆ ಕೊಳ್ಸ್‌,)] 
ಮೊನಸು (ಕ್ರಿ). ೧. ಮೂಡು; ಅಂಕುರಿಸು : 
ರಿಂದಾನನುಬ್ಬವಿಕಸನವಿಶೇಷದಿಂದ - . . ಪಟ್ಟ 
ನನೆಯಂ ಮೊನ[ಕಾ9. ನೆ]ಸಿದುವಂಕುರಿಪ ತಣ 
ವಿಮ್ಮಾವುಗಳೊಳ್ಳ (೧೦೯. ೬-೩೭) ; ತುಜಿಬಂ ತಿರ್ದುತ್ತಂ 
ಪಳಿತಮನೆ ಕಂಡು ಪಿ, 


ಮೊನಸಿದ ಮೆಯ್ದ 


೫ (ರೀರಾನ, ೦೦-60); 
ಪೆತ್ತುದು ಮಾಧವಿ 


ಮೊಳಕೆ 


(ಪಳ್ಗಸ್ತ: ೦೦-೦೦). ಮೊಳಕೆ 


ಪದಿನಾಲ್ಕು ದಿನಕೆ ನೆತ್ತರ ಘಟ್ಟಿಯೆನಿಪವಂ ಪಡೆದು ಮೊಳೆ ಮೊನಸಿದಿಪ್ಪ 
ತ್ತೈದು ದಿನದವಂ (ಸಾವಂತ. ೪:30). [ಮೊನೆ  - ಸ್ಮು] 
ಮೊನೆ (ನಾ). ೧: ತುದಿ : ಕೊನೆ ; ಸೈನ್ಯಮೆಲ್ಲದುಂಬನ ಮೊನೆಯೊಳ್‌ 


ಪಡಲ್ವಡೆ (ಕ:ರಣ: ೩.0೦೪ ; ಎಸಬ ಮೊನೆ ಕೂರಿತಡಿಗೆಂಬ ಸಂಕೆಯಿಂ 
ಮೆಟ್ಟದುತೆ ಮುಟ್ಟದೆ ಕುಣಿದಂಗ:ಮೆಂಬ ರಂಗದೊಳ್‌ (ಕಾಂತಿಕ್ರ- 00-0೬); 
ಮೊದಲೊಳ್‌ ಮುಳ್ಳಿನ ಮೊನೆಗಳ ಮೃದುವಪ್ಪುವು (ರರ್ಶಾರ್ಕು. ೬-೦೦೬). 
೨: ಹರಿತವಾದುದು : ಚೂಪಾದ ತುದಿಯುಳ್ಳುದು: ಮೊನೆ 
ತಪ್ಪಿದ ಬಳಿಕ ಅಲಗೇನ ಮಾಡುವುದು. (04ರ. ೬೬೪); ಗಗನಧ್ವನಿಯೊಳಾ 


೬ ೬.೬ ಮೊನೆಯಾದ ಕೋರೇಹಲ್ಲುಗಳೂ ಬಲು ಭಯಂಕರವಾಗಿ 
ತೋರುವುವು (ಮುಂಂದು- 9-43) - ೩. ಮಳ್ಳು : ತಾ ನಡೆಯಲ 
ಮೊನೆಯ ಮೆಟ್ಟಿ ಬಯ್ಯುವನಂತೆ (ನೋ. ೩೬-೦೩೬)- ೪. ಆಯುಧ 
ಗಳ ಹರಿತವಾದ, ಬಾಯಿ ; ಧಾರೆ; ಅಲುಗು :  ಮಶ್ಶಾಸನನ 
ಮಗನಿದಿರುಗಿ ಬಡುಗದ ಮೊನೆಯ ಚೂರಿಸಿ ... . ಅರ್ಜುನಕುಮಾರನ 
ಕರೆದು ಹಳೆಚಿದನೂ (ಕುನ್ಮಾರ್ರೋ- ೬-೩೮): ೫. ತೀಕ್ಷ್ಣತೆ ; ಚುರುಕು: 
ಅವಳ ಆಸೆಗಳು ಹೆಚ್ಚು ಮೊನೆಯಾದುವು. (ಮೂರೂ: ೯೭) ; ಆಕೆಯ 
ಮಾತಿನಲ್ಲಿ ಮೊನೆ ಇರುತ್ತಿತ್ತು (ಗ5ಡ. 00) ; ಭಕ್ತಿಭಾವಕೊಂದು ಮೊನೆ 
ಯನಿಚ್ಟೆನು (ಕನಕಾ. ೪೩-೦೬). ಕಲಿತನ; 
* ಮೊನೆದೋಯು' ಪರಾ. ೭. (ಸೈನ್ಯದ) ಮುಂಭಾಗ ; ಅಗ್ರಭಾಗ: 
ತನ್ನೊಡ್ಡಿದ 'ಮಕರವ್ಯೂಹದ ಮೊನೆಯೊಳ್‌ ಸುತ್ತಿಉದೆತ್ತಿದ ಪೊನ್ನ 
ಪಟಯಿಗೆಗಳುಂ (ಶಂಶಶಾ- 00-33 5). ೮. ದಳ ; ಬಲ; ಪಡೆ: ಇತ್ತ 
ಜ್ವಳನಜಟಿಯುಂ ಸರಸಿ 


ಚು 


ತ್ರಿಪೃಷ್ಠನುಂ ವಿಜಯನುಮರ್ಕಕೀರ್ತಿಯುಂ 


ಸಮಕಟ್ಟೆ ಮೂಜಿ ಮೊನೆಯಾಗೊಡ್ಡಿ (ಕಾಂತಿಪು. ೫-೩೦ ವ); ವಿಶ್ವಾಃ 
ಮಹಾರಾಜನುಂ ರುಗ್ಮಿಣಕುಮಾರನುಮೊಂದು ಮೊನೆಯಾಗಿ ಬಂದೊಡ್ಡಿದರ್‌ 


(೨0೫0. ೭-೩೮ ಎ); ಈತನಳವಿಯ ಕೆಡಿಸಿ ತಲೆಯೊತ್ತಿದರು ಭೂಪನ 


15 


೩8 


ದುಗುಡದೊಳು ತಿಳಿತಿಳಿದಿನಿಯಾಗಿತಳೇವಂಗಳನಳುಕೆಯಳುಕಿ ಅನುಸರಿಸು 
(೫೦೦: 3-೩6), ೧೦. ಕಾಳಗ; ಯುದ್ಧ: ” ಮೊನೆಎಕಾಳೆಗು " 
(ಕಮರ: ಶಂ. 3): ಕಲಿಯೆನೆ ನೆಗಟ್ಟಿಳ್‌ ಕಸವರಗಲಿಯೆನೆ ಗಂಣದಂಕ 
ಕಾರ್ತಿ ಹೊನೆಯೊಳ್‌ ಮನೆಯೊಳ್‌ (62ಕ್ರಿ. 0-೬೩); ಮೊನೆಯೊಳು 
೨ಂತ್ರಸಿದ್ದಿ ಸಂಕಟದೊಳು ಮತ್ತನು 
6) ; ನಿನ್ನಾಳ್ದನೆಮ್ಮಂ 
ತು ಕೈಮಾಡಿದೊಡೆ (9ಸಂಫ: 04-50) - ೧೧: ಶಕ್ತಿ: 
' ಮೊನೆಮುಜ್‌” ಪರಾ. ೧೨. (ಅಲಂ) ಅಡ್ಡಿ; ವಿರೋಧ: 
* ಮೊನೆದೋಲು' ಪರಾ. (ಗಂ). ೧೩. ಚೂಪಾದ : ಹರಿತವಾದ: 
" ಮೊನೆಣಣೆ ' ಪರಾ. 
ತೀಕ್ಷ್ಣವಾಗು; ಅಧಿಕವಾಗು; ಹೆಚ್ಚಾಗು: ಮೊನೆ 
'ಯೆ ಜ್‌ಗೆಡೆವಿಡದೆಡೆಯಾಡುವ ನಜುದಂಬುಲ ... 
ಸೊಗಯಿಸಿದುವು ನವಸುರತಕ್ರೀಡೆಯೊಳಾ ದಂಪತಿಗೆ 
ಮೊನೆಮಾಡು ಎ ೧: ಚೂಪಾಗಿ ಮಾಡು: 
ಹರಿತಗೊಳಿಸು ; ಮೊನೆಮಾಸದ ಪೆನ್ಸಲ್‌ನಿಂದ ರೇಖಚಿತ್ರ ಬಿಡಿಸ 
ಬೇರು (ಕೂ). ೨- ಏಕಾಗ್ರಗೊಳಿಸು: ಮನಸ್ಸನ್ನು ಒಂದಂಶದ 
ಮೇಲೆ ಮೊನೆಮಾಡಿದರೆ ವಿಷಯ ಚೆನ್ನಾಗಿ ಗೊತ್ತಾಗುತ್ತದೆ (88ರ. ೪೭) 
ಮೊನೆಮುಟ್ಟೆಗಂಡ - ಯುದ್ಧಕ್ಕೆ ನಿಂತರೆ ಸೋಲದ ವೀರ. 
ಪರಾಕ್ರಮಿ; ಒಂದು ಬಿರುದು: ಕವಿಜನವಿನುತಂ ಮೊನೆಮುಟ್ಟೆ 
ಗಣ್ಮನಾಹವಸೌಣ್ಣ (ಎಕ. 11, 0439-೬೬ ; 982) ; ನೆಮುಟ್ಟೆ ಗಣ್ಮಂ 
೨೮5೭-೦೦; 1200 7). 
[ದೇ.॥ ತಮಿ, ಮುನೈ ; ಮಲ. ಮುನ; ತುಳು. ಮುನೆ, ಮೊಣೆ, 
ಮೊನೆ ; ಕೊಡ. ಮೊನೆ; ತೆಲು. ಪರ್ಜಿ, ಮೊನ] 
ಮೊನೆಕಟ್ಟು (ನಾ). ಆಯುಧಗಳ ತುದಿಯು ನಿಷ್ಟ $ಯೋಜಕವಾಗು 
ವಂತೆ ಮಾಡುವ ಒಂದು ತಂತ್ರವಿದ್ಯೆ: ಮಂತ್ರ. ತಂತ್ರ, . . 
ದಾರೆಕಟ್ಟು, ಮೊನೆ:ಟ್ಟೆಂಬ ಕುವಿವ್ಯದಿಂ ಗೆಲುವೆನು (ಲೈರಕೂ, 7 ೩೬೬)- 
( ಮೊನೆ... ಕಟ್ಟು ] 
ಮೊನೆಕಾಆ " ಮೊನೆಗಾಜ ` ನೋ. 
ಮೊನೆಗಣೆ (ನಾ). ಹರಿತವಾದ ಬಾಣ ; ಅತನ ನನೆಯಂಿನ ಮೊನೆ 
ಗಣೆಗಳಿವೆಂಬಿನಂ ಮೆಯ್ದವಿರ್ನೆಸೆದುವು (ಪಂ. ೭೬೪; ಕೈಚಳಕದಲ್ಲಿ 
ಮುಸುತಿದನು ಮೊನೆಗಣೆಯಿಂದ ರಿಪುಭಟನ (೪ನ್ಮಾಕ. 9-03); ತಿರುವಿಗೆ 
ತೊಡಿಸಿ ಸೆಳೆದನು ಮೊನೆಗಣೆಯನು (೩ರಾಗ- 9-೦೬-೬). [ಮೊನೆ 4. ಕಣ] 
ಮೊನೆಗಯ್ಕಿ (ನಾ). ಕತ್ತಿವರಸೆಯ "ಒಂದು ಪಟ್ಟು ; ಇಬ್ಬರಿಂದ 
ಗತಿಮಧ್ಯದಲ್ಲಿ ಇಬ್ಬರ ಹಸ್ತಗಳಿಂದ ಅನ್ಯೋನ್ಯವಾಗಿ ತಾಗುವದು ಆವದು 
ಅದು ಮೊನೆಗಯ್ಕಿಯೆಂದು ಸಮ್ಮ ತವು (ಏತ್ಮಟೀ ೪-೪೭). 
[ ಮೊನೆ - ₹ಯ್ಕಿ (ಕೆಯ) ] 
ಮೊನೆಗಲ್ಲು (ನಾ): ಚೂಪಾದ ಕಲ್ಲು; ಮೊನಚಾಗಿರುವ ಕಲ್ಲು: 
ಮೊನೆಗಲ್ಲು ಗುಂಡುಗಲ್ಲುಗಳರೆಗಲ್ಲುಗಳ . . . ವನಮಾರ್ಗವ ತುಂಬಿಹುವು 
4 [ ಮೊನೆ - ಕಲ್ಲು (<ಕಲ್ಸ್‌)] 
ಮೊನೆಗಾಣಿಸು (ಕ್ರಿ). ೧. ಆಯುಧದ ತುದಿ ಕಾಣುವಂತೆ ಹಿಡಿದು 
ಕೊಳ್ಳು : ಹೊಂಗಠಾರಿಯ ಕೋಲುವಿಡಿದು - - . ಮುಂಗೈದಂಡೆ 
ಗೊಡುತಂ ಜಾಭಿಲಡಿಯಿಡುತ. ರಂಗಿಸುತ ಮೊನೆಗಾಣಿಸುತ್ತಂ. (ಶಿಸಫು- 
೨೬-೦೨)- ೨. ಆಯುಧದ ತುದಿ ಕಾಣಿಸಿಕೊಳ್ಳು; ಅಲಗು ಕಾಣಿಸಿ 
ಕೊಳ್ಳು. -ಮೂಡು ; ನೀನಡರ್ವುದಿ  ಶೂಲಮನೆನಲ್ವಿತ್ತದೊಸಗ್ಗ 


ಮತ್ಕರಖಳ್ಲೆಂ ಮನೆಯೊಳು ಮನ: 
py 

ವೆನಿಪ ಪತಿಹಿತಂ (49: x-i, ೩೫-೦೦ 2 

ಮೊನೆಯೊಳ್ಳಂದಾಂ 


ಮಸೆವಕ್ಕಜು ಜಃ: 


ನೆ 


(೩ಯಕಾ, 6-33). 


ಶ್ರೀಮನ್ಮಹಾಮಣ್ಣಳೇಶ್ವ! ರಂ (ಡಾ: 1x- 


I 
ಬಯ 


(ಕಂನಪಿ- ೦! 


ಮೊನೆಗಾತಿ 


ಯಿಂದೇಜಲಾತನ ಶಿರದೊಳದಲ ಮೊನೆಗಾಣಿಸಲ್ಪ: 
(ಪಾಸೋಪು, ೭-೪೨) [ ಮೊನೆ 4 ಕಾಣಿಸು 
ಮೊನೆಗಾತಿ (ನಾ). ೧. ಜಗಳವಾಡುವ ಸ್ವಭಾವದವಳು: ಜಗಳಗಂಟಿ: 
ಮುನಿದು ಮೂದಲಿಸಿ ಮೋಡಿಯೊಳಿದ್ದು ಮೂರ್ಯಪ ಮೊನೆಗುತಿಯಾ 
ಕೃತಿಗೇಳೆ ಇನಿಯನ ಮೊಗವ ನೋಡದ ಮುನ್ನ ಮೋಹಿಸಿ ಮನಗರೆಗುವಳು 
(ತಂ. ೦-೫4). ೨. ಸರಸದಿಂದ ಜಗಳವನ್ನಾಡುವವಳು: ಪ್ರೇಮ 
ಕಲಹವನ್ನಾಡುವವಳು :  ತನಗೆಜಗಿದ ಪೆಣ್ಣ ನೋಡಿ ಮೊನೆಗಾತಿ 
ಬಲುಮೋಡಿಗಾತಿ ಮುಲುಕಗೂತಿ ಮಮ್ಮಾಯೆಂದ (ಕರತ: ೯-೦೩೬)- 
[ಮೊನೆ 4 - ಕಾತ್ಮಿ] 
ಮೊನೆಗಾಯ (ನಾ). ಆಯುಧಗಳ ಚೂಪಾದ ತುದಿಯಿಂದ ಉಂಟಾದ 
ಗಾಯ; ಶಸ್ತ್ರಾಘಾತ ; ಅರಿಗಳ ಕೆಯ್ಯ ಕೂರಸಿಧಾರೆ ಮೊನೆಗಾಯ 
ಶರೀರದೊಳಗೆ ಸಂಧಿಸಲು (ನೋಹತ. ೩೩-೩೪)- [ಮೊನೆ + ಗಾಯ] 
ಮೊನೆಗಾರ ' ಮೊನೆಗಾಜಿ ' ನೋ. 
ಮೊನೆಗಾರತನ * ಮೊನೆಗಾಜತನ ` ನೋ. 
ಮೊನೆಗಾರು (ನಾ). ಲೋಹದ ತಂತಿಯನ್ನು ವಕಾಡಲು ಉಪಯೋಗಿ 
ಸುವ ಒಂದು ಬಗೆಯ ಚಿಮುಟ ; (8)- [?] 
ಮೊನೆಗಾಲ್‌. ಮೊನೆಗಾಲು (ನಾ). ೧. [ನಾಟ್ಕ] ಒಂದು ಬಗೆಯ 
ಪಾದವಿನ್ಯಾಸ ; ಚಿಂದು ಜಕ್ಕಡಿ ಕೋಲಚಾರಿಗಳ್‌ ಮೊನೆಗಾಲ್‌ ಕಳಾಸ 
ಕೈಮಣಕ ತಿವುಡೆ ಮುಡುಹುಮುಳ್ಳನಿತು ಭೇದಂಗಳಿಂ ನರ್ತಿಸುವ ನೃತ್ಯ 
ದಬಲುಜನಂ ಕಣ್ಣೆ ಸೆದುದು (ಹ, ೨-೨೪). ಮೊನೆಗಾಲು: ೨. ಕತ್ತಿವರಸೆ 
ಯಲ್ಲಿನ ಒಂದು ಪಟ್ಟು ; ಸಮಪಾದದಿಂದ ನಿಂತು ತುದಿಗಾಲ್ಗಳಿಂದ 
ಭೂಮಿಯನ್ನು ಮುಟ್ಟಬೇಕು . . . ಅದರ ಹೆಸರು 
ಯೆಂಬುದು [CATS ೪-೪೩) - [ಮೊನೆ ಕಾಲ್‌] 
ಮೊನೆಗಾಲು " ಮೊನೆಗಾಲ್‌ "ನೋ. 
ಮೊನೆಗಾಅ, ಮೊನೆಕಾಅ, ಮೊನೆಗಾರ (ನಾ). ೧: ಯುದ್ಧಮಾಡು 
ವವನು : ಯೋಧ ; ವೀರ ; ಅರೆಸಿಯರನಣುಗರಂ ಬೇಟ್ವರುಮಂ 
ಮೊನೆ [ಕಾಕಾಂ. ಪೊಣೆ] ಗಾಜರಂ ಪ್ರಗೀತರನಿಂಬಾಗಿರೆ ಚೌಪಳಿಗೆಗಳೊಳ್‌ 
ಕುಳ್ಳಿರಿಸಿದ೦್‌ (ಶಂತಳಾ, ೨-೬೭) ; ಮೊನೆಗುಜ ನೀನೋ ನಮ್ಮರಸನೊ 
(694. ೩6-೭6) ; ಆತನ ದಾಯಿಗ ಮೊನೆಗುಅ ಸೋಮಪ್ರಭನು (ನಗಳು. 
09-08) ; ಪೆಗೆಗಾಆರ ಮೊನೆಗುಜರ ಬೀರ! 
ಮೊನೆಕಾಆ : ೧. ದಿಂಡುಕಾಜಂ ಬಿಲ್ಕುಅಂ: ಮೊನೆಕಾಜಿಂ (ರಾಷಾರೂ- 
0೩೦ ಉರ). ಮೊನೆಗಾರ ; ೧. ಪ್ರತಿಜ್ಞೆಯಂ ಮಾಡಿದ ಮೊನೆಗಾರನು 
ಯಾ ಆಯುಧವನೆತ್ತಲಾರನೇ (ಗರಿ. 343-6) ; ಮೊನೆಗುರರು 
ಆರಿಬಲದ ಮೊನೆ ಮುರಿದರು (106. ೦೨೯): ೨. ಮೈಸೂರು ಅರಸರಿ 
ಗಿದ್ದ ಒಂದು ಬಿರುದು : ಜನಪು ಮೊನೆಗಾರನೆಂಬ ಬಿರುದಂ. ಪಡೆದಂ 
);.. ` ಮೊನೆಗುರ * ಎಂಬ ಬಿರುದೂ ಶ್ರೀಮನ್ಮಹೀಶೂರ 
ಮಹಾರಾಜವಂಶವನ್ನು ನಿಳ್ಳಿ ಬಂದು ಕೃತಾರ್ವವಾಯಿತಂ (೧ರುಗಂ- ೩೨-೨೦) 
[ಮೊನೆ 4 - ಕಾಜ] 
ಮೊನೆಗಾಅತನ. ಮೊನೆಗಾರತನ (ನಾ). ಯುದ್ಧಕೌಶಲ: ಎಟ್ಟರಂ 
ಬೆತ್ತ ಶಕ್ತಿಯನೆ ಕೊತ್ತಳಮುಮಂ . . - ಮೊಸೆಗಾಅತನಮನೆ ಮುಗಿಲಟ್ಟಳೆ. 
ಗಳುಮಂ ಗೆಯ್ದು ಕಾದುತ್ತೆ (ಕಕರಂ ೩-೪). 'ಮೊನೆಗಾರತನ ; 
ಕೋಟೆಗಳಂ ನೋಟದಿಂದಲೆ ಮಾಟುವ ಮೊನೆಗಾರತನದಿಂ (ಸೌಗಂಧ 
0೩೦-೦).. [ಮೊನೆಗಾಜ 4 -- ತನ] 
ಮೊನೆಗಾಅ'ಕೆ (ನಾ). ಜಗಳ; ಕಲಹ: ಸರಸಮೋಹಕೆ ಮೊನೆ 
ಗಾಜ್‌ಕೆ ಸಲ್ಲದೆಂದೊರೆದು ನಿಲಿಸಿದನಾ ವಿಟನು (ಕರತ- ೩6-೦೩). 
[ಮೊನೆಗಾಜ ಡಂ ದಾತ] 


ಡೈೈಗೊಳದೆ. ಎಸೆದಿರಲ್‌ 
1 


ಮೊನೆಗಾಲು 


(ರಾರತಿಕ್ಕ. 60-2)- 


(ಮರಾಠ, ೦. 


೭೪೬೧ 


30 


ಮೊನೆಗುತ್ತು (ನಾ). ಮೊನೆಗಾಯ : ಪಿರಿದು ಮೊನೆಗುಪ್ತಿನಲಿ ನೆತ್ತರು 
ಸುರಿದುದಡಹೊಯ್ಲಿನಲಿ ಖಂಡದ ಹೊರಳಿ ತಳಿತುದು (ಕನ್ಯಾಂ: 6-0೭). 
[ಮೊನೆ 4. ಕುತ್ತು] 
: ಹೊಂಗಳಸ ಮಿರುಗುವೆಡೆ. 
೬. * ಮೆಂದಿರದಿ ಸಂಘಟಿಸಿತಷ್ಟಧಾಭಿನ್ನವುದೀಶ್ವರ 
ಪ್ರಕೈತಿರೊಪಂ (ಮುಲಿರೇ. ೩೪-೦). [ಮೊನೆ 4 ಕೂಡು] 


ಮೊನೆಗೂಡುವಾಗಸದ - 


ಮೊನೆಗೈ (ಶ್ರಿ). ಹರಿತಗೊಳಿಸು ; ಚೂಪುಮಾಡು : ಮಾರನಂಬಿನ 
ಮೊನೆಯ ಮಗುಳೆ ಮೊನೆಗೈಯುತಿಹ ವಾರನುರೀವಾರ (ಕಂಉಣ: 


0೬-೨೪)... [ಮೊನೆ ಕೈ (ಆಕೆರ್ಯ)) 

ಮೊನೆಗೊಡು (ಕ್ರಿ). (ಮುಖಾಮುಖಿಯಾಗಿ) ಯುದ್ಧಕ್ಕೆ ತೊಡಗು ; 
ಹೋರಾಡು : ನಿಟ್ಟಿಸಿ ಹಣುಗಿ ಮೊನೆಗೊಡೆ ದಂಡೆಯೊಳು ಖಣಿಖಣಿಲು 
ರವವೆಸೆ: ಕಾದಿತು ಸುರಗಿಯತಿಬಲರು (ಕುತ್ಮಾಂ. ೪-34) ; ನುಗ್ಗಿಸ 
ಲೆಡೆಗುಡದೆ ನಿಂದು ಮೊನೆಗೊಡಿರನುವಿಂ ಹಿಗ್ಗಿ ಪೆಜಿಸಾರದಿರಿ [NS 
aa): 


[ಮೊನೆ 4 ಕೊಡ್ಕು] 

ಮೊನೆಗೊಳ್ಳು (ಕ್ರಿ). ತೀಕ್ಷ್ಣತೆಯನ್ನು ತಳಿ: ತೀವ್ರವಾಗು ; ಅಹಿತ 
ಸಂತತಿಜಾಲ ಮೊನೆಗೊಂಡು ಮುಸುಕಿರಲು ಮಂಗಳವೆಳಸಿ 
ಮರುಗುವಾತ್ಮವನು (ವಿಸೀಗೀ. ೦೭-೯)- 

ಮೊನೆ 4 ಕೊಳ್ಳು (-ಕೊಳ್ಳ್‌)] 

ಮೊನೆಗೋಲು (ನಾ). (ಅಂಕುಶದಂತೆ) ಚೂಪಾದ ತುದಿಯುಳ್ಳ 
ಕೋಲು : “(ದನಗಳನ್ನು ಚುರುಕುಮಾಡುವ) ಮೊನೆಯುಳ್ಳ ಕೋಲು ; 
ಮೊನೆಗೋಲು, 


ಮಹಿಯ 


ನ್ವಿಗೋಲು” (0044: 4ನ). 
[ ಮೊನೆ 4 ಕೋಲ್ಕು (ಆ ಕೋರ) ] 

ಮೊನೆದಿವಿಗುಳು (ನಾ). ಚೂಪುದ ಆಯುಧದ ತಿವಿತ.-ಇರಿತ : 
ಮೇಲ್ಕೀಳ್ವೊ! ಯಿಲ್ಮೊನೆದಿವಿಗುಳಿಂದೆ ಮೆಯ್ಗಳ ತುಂಡುಗಳ ಬೀಳೆ (ತಂ. 
96-19): [ಮೊನೆ 4. ತಿವಿಗುಳು] 

ಮೊನೆದುಉುಗಲ್‌ (ನಾ). ಚೂಪಾದ ಮೊನೆಗಳ ಗುಂಪು: ಪಲಸಿನ 
ಪಣ್ಣನನುಕರಿಪ ಮೊನೆದುಜುಗಲ ವಜ್ರದ ಶಿಲೆಯೊಳಪ್ಪಳಿಸಿ (ನರ್ರಭ್ರ.- 
00-08 ನ). [ಮೊನೆ 4 ತುಚುಗಲ್‌ (<ತುಟುಂಗಲ್‌)] 

ಮೊನೆದೋಜು* " ಮೊನೆದೋಜು ` ನೋ. 

ಮೊನೆದೋಲು, ಮೊನೆದೋಯ್‌್‌ (ಕ್ರಿ). ೧. ಆಯುಧದ ಚೂಪಾದ 
ತುದಿಯನ್ನು ತೋರಿಸು: ಉಜುಬಿದರೆ ವಡಬಾನಲನ ಮುಖದಿರವು 
ಮೊನೆದೋಲ?ದರೆ ಭುಜಗನ ಬಿಜು (ಕುತ್ಮಾರೀ- ೪-೬): ೨. ಮೊಳಕೆ 
ದೋರು : ಕಾಣಿಸಿಕೊಳ್ಳು : ಅಂತು ಬೆಡಂಗನಾಂತ ಕಳಿಕಾನಿವಹಂ 
ಮೊನೆದೋಜದನ್ನಂ - - . ತಲೆದೋಟ್‌ದೆತ್ತು ವಾಸಂತಿ (8ನ: 09-30) - 
೩. ಶೌರ್ಯವನ್ನು ತೋರು : ಬಲವೆರಸಿ ತಾನೊಡ್ಡಿ ನಿಲಲೀ ಇಳೆಯ 
ನಡುಗಿಸಿ ಸಮರಭೇರಿಯು ಮೊಳಗೆ ಯಾದವಬಲವು ಮೊನೆದೋಆ್‌ದುದು 
ಚೂಣಿಯಲಿ (ಸಾಳ್ಮಣಾ- ೦೯-೦೨) ; ಮೊನೆದೋಲ ಹೆಣ್ಣ ಭೊಗಿಸುವುದು 
ಸೊಗಸಲ್ಲ ವಿನಯದೊಲುಮೆ ಸೊಗಸು (ಥರ. ೦೦೦೪). ೪. (ಆಲಂ) 
ಅಡ್ಡಿಯನ್ನುಂಟು ಮಾಡು ; ವಿರೋಧವನ್ನು ವ್ಯಕ್ತಪಡಿಸು ; ಯತಿ 
ಗಳಿಗೆ ಮೊನೆದೋಆ ತಣಿಸದು [ಜಾಕಾಂ- ಅದಣಸನು] ವ್ರತಿಗಳಿಗೆ ಬೀಜುತ 
ಸಮಾಧಿಸ್ಥಿ ತರೆ ಮೂಗಿನ ಮೇಲಡುಯುುಧಧಾಂರೆಗಳನೆಳೆದು .. . . ನಡೆ 
ದುದು ೮ ಜನಕಟಕ (ಕುವ್ಮಾ. 0೩-೩೬) ; ಕೇಳ್ದು ಮಾನಿನಿ ನನೆ. 
ೋಲನರ್ಧಾಂಗನೆಗೆ ಮೊನೆದೋಸ: ಮೃದುವಾತ್ಯದಿಂದಡಿಗೆಯ ಮನೆ 
ಗೆಲಸಕಿ ಸಾರ್ಚಿದಳು (ನೋತತು 00-90). ಮೊನೆದೋಲು್‌ : ೫. 
ಜಗಳವನ್ನು ಆರಂಭಿಸು: ಮೊನೆದೋರ್ಷರ್ಕಿಲಸಾರ್ವರುಮ್ಮಳಿಪರ್‌ 
[CS ಮೊನೆ ೬ ತೋ] 


ಮೊನೆನಗೆ 


ಮೊನೆನಗೆ (ನಾ)- ಮುಗುಳುನಗೆ ; ಮಂದಹಾಸ: ಮೊಂನಗೆಯ ಸಿರಿ, 
ಮೊಗದ ನೆಗಹಿದ ಜನದಭಯಪಸ್ತಾಂಬುಜದ ಹರಿ ವಿನುಶಸಿಂಹಾಸನವ. 
ನಿಳಿದಾ ಧುರಕೆ ಹೊಜವಂಟ (ಕುವ್ಮಾಸ- 00-80); ಮೊನೆನಗೆಯಿಂದ ಆಡಿದ 
ಮಂದಿಮಾತನು ಮನ್ನಿಸಿ (ಕುಫ್ರಿ- ೦-೨೦). [ಮೊನೆ 4 ನಗೆ] 
ಮೊನೆನೋಟ (ನಾ). ಕಡೆಗಣ್ಣಿನ ನೋಟ; ಕುಡಿನೋಟ : ಅಪಾಂಗ 
ದೃಷ್ಟಿ ; ಮೊನೆನೋಟದಿಂ ಚುಚ್ಚಿ ಬೆಳ್ಳಿ ನೋಡುವಳೊದನೆ (8೦೨ರ. 
೪೨-೩೪)- [ಮೊನೆ 4 ನೋಟ] 
ಮೊನೆಪೂಡು (ನಾ). ಕಾಳಗದ ಸ್ಥಿತಿ,-ಇರವು ; ಅನುವರದೊಳಗೆಚ್ಚಜಲಿ 
ಖಾನ ಮುಲುಕರ ಮೊನೆಪಾಡ ಮುಂಜಾದೆಬ್ಬಿಸೆಂದ' (ಕಂ: ೦೧೩೦). 
[ಮೊನೆ 4 ಪಾಡು] 
ಮೊನೆಮಗುಚು (ಕ್ರಿ). (ಖಡ್ಗದ) ತುದಿಯನ್ನು ಒರೆಯೊಳಗೆ ನೂಕು; 
ವಿಗಿದ ಗಂಡುಡಿಗೆಯಲಿ ಹೊನ್ನಾಯುಗದ ಹೊಳೆವ ಕಠಾರಿಯನು ಮೊನೆ 
ಮಗುಚಿ . : , ಆಹಫಕ್ಕನುವಾದನಭಿಮನ್ಶು (ಕುಪ್ಮಾರ್ರೋ-. ಲ. 
[ಮೊನೆ 4+ ಮಗುಚು (ಎ ಮಗುಬ್ಹಾ)] 
ಮೊನೆಮಲ್ಲಿಗೆ (ನಾ). ಚೂಪಾದ ತಂದಿಯುಳ್ಳ ಒಂದು. ಬಗೆಯ 
ಮಲ್ಲಿಗೆ ಮತ್ತು ಅದರ ಗಿಡ; ಸೂಜಿಮಲ್ಲಿಗೆ: ಎಳನನೆ ತೀವ 
ತೋರ್ಪ ಮೊನೆಮಲ್ಲಿಗೆ ತಾವರೆ ತೀವಿ ತೋರ್ಪ ತಂಗೊಳಂ (ಉಕ. 
೨-೩೬). [ಮೊನೆ 4- ಮಲ್ಲಿಗೆ] 
ಮೊನೆಮಾತು " ಮೊನೆವಾತು ' ನೋ. 
ಮೊನೆಮಿಂಚು (ನಾ), (ಕಣ್ಣನ್ನುಕೋರೈಸುವ) ತೀಕ್ಷ್ಣವಾದ ಮಿಂಚು: 
ಮೊಗ್ಗರಿಸಿ ಮೊರೆ ಮಮುಗಿಲೆ | ಮಿನುಗು ಮೊನೆಮಿಂಬೇ ! (೧98- 16-5). 
[ಮೊನೆ - ಮಿಂಚ್ಯು] 
ಮೊನೆಮುಗುಳು (ನಾ). ಚೂಪಾದ ತುದಿಯುಳ್ಳ ಮೊಗ್ಗು : ಮೊನೆ 
ಮುಗುಳ ಶಕ್ತೃಂಗಳಂ ಪಾಯು ಮಾಮಿಡಿಯ ಜೊಂಪದ ವಜ್ರಮುಷ್ಟಿ ಯಂ. 
ಜಡಿದು (ಕೈಬಳಾ. ೩-೩೨). (ಮೊನೆ 4 ಮುಗುಳ್ಳು (-ಮುಗುರ್ಳ)) 
ಮೊನೆಮುಳ್ಳು (ನು). ಚೂಪಾದ ಮುಳ್ಳು; ಸಲೆ ಫಜ್ಮೆಯಂಡೆ 
ನಾಂಟುವ ಮೊನೆಮುಳ್ಳಿನಿಂದೊಳುಗಾಡೆಸೆದುದೇನೆಂಬೆ (ಕಂಪಪ. ೦೮-೪೭), 
[ಮೊನೆ + ಮುಳ್ಳು (ಇಮುಳ್ಳೈ)] 
ಮೊನೆಮುಜ್‌ (ಕ್ರಿ). ಶಕ್ತಿಗುಂದಿಸು; ನಿರ್ವೀರ್ಯಗೊಳಿಸು : 
ಚನರಾಯಪಟ್ಟಣದ ಭಟರು ಬರುತಿಹ ಘನವಾದ ತುರುಕರ ೭ 
ಮೊನೆಮಂಟಿದು * ಮನಹರುಷದೊಳ್ಳದಿದರೆ (ಕಂಠಂ. 04-೬0) 
[ಮೊನೆ 4 ಮುಲ್ಯ] 
ಮೊನೆಮೊಳೆ (ನಾ). ಚೂಪಾದ ತುದಿ ; ಹರಿತವಾದ ಕೊನೆ; ಹೊನ್ನಿನ 
ಹೊಳೆವ ಕಠುರಿಯ ಮೊನೆಮೊಳೆ ಬೆನ್ನೊಳು ತಲೆದೋಟ್‌ಸಲು (ಪೋಶತ: 
03-46). ಮೊನೆ 4 ಮೊಳ್ಳಿ] 
ಮೊನೆಯಂಬು (ನಾ). ಹರಿತಮದ ಬಾಣ ; ಕೂರ್ಗಣೆ: ಕಾಸಿದ 
ಮೊನೆಯಂಬುಳ್ಳವನ[ವ]ಅ೨ಂ ಮೆಯ್ಯನನೇಶರಸುಘಂತಂಗಳಿಂದಮೆಚ್ಚೊಡೆ 
(ನರ್ಮಾರಾ- ೦೭೩-೦೫) ; ವಿದ್ವಿಷ್ಟವಿದ್ರಾಪಣನ ಮೊನೆಯಂಬಿನಂ ಸಿಲಗಳ್ಳಿ 
ಹತವಿಹಿತಕೋಳಾಹಳರಾಗಿ (ಕರ. 8-66 5) ; ಅದೇನನುಕರಿಸಿದು?ದೊ 
ಮನ್ಮಥನ : ನನೆಯ ಮೊನೆಯಂಬಿದೆಂಬ ವರಾತಮರ್ವಿನೆಗಂ (ಸುಕುಮಾ, 
ಪೋದಪುದಸುವೀಗಳೆ ಮದನನಿಸುವ ಪೊಸಕೆಂದಳಿರ್ಗಳ 
ಕೆಂಗಜ್‌ಯ ನನೆಯ ಮೊನೆಯಂಬುಗಳಿಂ (ene. ೦೦-೦೪) - 
[ಮೊನೆ + ಅಂಬ್ಕು) 
ಮೊನೆಯಲಗು (ನಾ). ೧. (ಆಯುಧ, ಬಾಣ ಇತ್ಯಾದಿಗಳ) ಹರಿತ 
ವಾದ ಅಲಗು; ಚೂಪಾದ ತುದಿ: ಮೊನೆಯಲಗಿನಂಬುಗಳ 
ಬಿಜುಸರಿಗನಿಬರಂಗವ ತೆತ್ತುವಾತಾಯನಿತವಿಗ್ರಹವಾಯ್ತು ನಿಗ್ರಹದತಿ 


[3 


46 
9೦-3೧) ; 


೭೪೬೨ 


ಮೊನೆವೆಳಗು 


ಮಹಾರಥರು (ಕುನ್ಮಾರ್ತೋ, ೦೨-೨೨). 
ಕೂರ್ಗಣೆ : ಮದನನ: ಮೊನೆಯಲಗಿನಲಿ ಬ ಲ್ವ ಸತಿಯನು ಕಂಡು 
(ವಳತ- ೨.೨೪). [ಮೊನೆ _.' ಅಲಗು] 
ಮೊನೆಯಾಳ್‌, -ಮೊನೆಯಾಳು (ನಾ). ಯುದ್ಧ ಮಾಡುವವನು ; 
ಯೋಧ; ಸೈನಿಕ: ಕುಸುಮಾಸ್ತ್ರ ತನ್ನಯ ಮೊನೆಯಾಳ್ಗ ಇದರಲಿ 
ಮಿಸುಗುದರಿಲ್ಲೆಂದು ನಗುತ (ಕಂತು, ೬-4). ಮೊನೆಯಾಳು ; 
ಸಾಹಸಿಕರಳುಕಿದರು ಕೌರವಮೋಹರದ ಮೊನೆಯಾಳುಗಳು (ಕುಪ್ಮಾರ್ರೋ, 
9-8) ; ಸೇವಕ ವಜೀರ ಮೊನೆಯಾಳು ಮಾಡಿಸ್ತ ಸ್ತಂಭ ಘಂಟೆ (ಎಳ 
೫೫, ಆರೆಕ ೦೩೬-೩; 1559); ಕೋಪದಲ್ಲಿ ಜನನಾಥ ಕಂಠಿ:ರವೇಂದ್ರನ 
ದಳಪತಿ ಮೊನೆಯಾಳು ಸಹಿತುಜುಬಿದನು (೪45. 0೪-0೦3). 
[ಮೊನೆ 4 ಆಳ್‌ ] 
ಮೊನೆಯಾಳು * ಮೊನೆಯಾಳ್‌ ' ನೋ. 
ಮೊನೆಯಿಟ್ಟಿ, ಮೊನೆಯಾಟಿ (ನಾ). ಚೂಪಾದ ಈಟಿ; ಹರಿತವಾದ 
ಭರ್ಜಿ: ಜಕ್ಕೆಯನಾಯಕು -ಮೊನೆಯಿಟ್ಟಿಗೊಂಡ ನಾಯಕರ ಮಲೆ 
ವಾಯಲು ತಳಿಯ ಮಟಜಕ್‌ವಿಡಿದು (ನೀಂ ೦904 ೪3-0; ಸನದು ಕಳ) 
ಮೊನೆಯಾಟಿ ; ಕುಣೆಉುಣಿದು ಮಣಿದು ಮೊನೆಯಾಟಿಗಳ ಸುರ್ಚುತ್ತೆ 
(ತನನೋ. ೨೩-೩೮). [ಮೊನೆ 4. ಇಟ್ಟಿ] 
ಮೊನೆಯಿಡು (ಕಿ)- ಚೂಪಾದ ತುದಿಯಿಂದ ತಿವಿ, __ ಚುಚ್ಚು ; 
ಒರ್ಮೆಯೆ ಮುಟ್ಟೆವಂದುದು ಬೆಜಂಟುತ್ತುಂ ಮಹೀರಂಗವಂ ಕೆಲೆದುರ್ದೇ 
ಟೌಸುತಂಗವಂ ಮೊನೆಯಿಡುತ್ತುಂ ಶೈಂಗವಂ ಪುಂಗವಂ (0. ೫-೩೬). 
[ಮೊನೆ + ಇಡು) 
ಮೊನೆಯಾ (ಕ್ರಿ). ತೀಕ್ಷ್ಣತೆಯನ್ನು ನೀಡು ; ಮೊನೆಗೊಳಿಸು : ಸುಭ್ರೂ 
ಕಟಾಕ್ಷಕ್ಕೆ ಮೊನೆಯಾದ ಬಲವೇ (ಮರರೇ, 3೬-೪). [ಮೊನೆ 4 ಕ್ಯ] 
ಮೊನೆಯಾಟಿ " ಮೊನೆಯಿಟ್ಟಿ ' ನೋ. 


೨. ಹರಿತವಾದ ಬಾಣ ; 


15| ಮೊನೆಯೇಡು (ನಾ)- ಅದೇ ತಾನೆ ಕಳೆದುಹೋದ ಕಾಲ; ಭೂತಕಾಲ; 


ಸವಸಂದ ಕಾಲವಾಚಕಮಿವು ನಾಡಿದು ನಾಳೆ ನಿನ್ನೆ ಮೊನ್ನೆಗಳುದಂ. 
ಏಿವರಿಪುವೀವಜು. ಮೊನೆಯೇಡವು. ಕಿಂಚಿದ್ಭೂತಭೂತಕಾಲದ್ವಯದೊಳ್‌ 
(ಶಮದ- ೩33); ಮೊನೆಯೇಡಿನ ನೆರೆವಾಳ್ವೀದಿನಿವಂ ಕವಿ ಬಿಸುಟು ಲೋಕ 
ಮೆಂತಿರವೇಳ್ಳುಂ (ಸುಸಕ- 6-0), "ಇಯಾಂಡು', "ಯಾಂಡು' ಪರಾ. 
[ಮೊನ್ನೆ _ ಏಡು) 

ಮೊನೆಯೇಜು: (ಕ್ರಿ). ಕಾಳಗಕ್ಕೆ ತೊಡಗು : ಕೈದು ಮೊನೆಯೇಜುವುದಕ್ಕೆ 

ಮೊದಲೇ ಕಟ್ಟಬಲ್ಲಡೆ ಕೈದೇನ ಮಾಡುವುದು (ಸರ್ಪನ. ೪೨-೨೦೬). 
[ಮೊನೆ 4 ಏಜ್ಯು (೬ ಏಜ್‌) 

ಮೊನೆವಲ್ಲು (ನಾ). ಚೂಪಾದ ಹಲ್ಲು; ಮೊನಚಾದ ಹಲ್ಲು ; ಕುಲಿಶದ 
ಪಂತಿವಲ್ಲ ಕಂಗೊಳಿಪ ಮೊನೆವಲ್ಲುಗಳ ನಾರಿಯರ ಶೃಂಗಾರಹಾರಿಯರ್‌ 
ಬರುತಿರ್ದರು (ತಂತ್ರ: ೩೭-೪೩); ಸೊಗಯಿಸುವ ಗೋಣ್ಮೊಳಗಿನಿಂಚರಂ 
ಗಳನೆಸಗಿ ಮೊನೆವಲ್ಲ ಕರ್ದುಕನುಗುರೊತ್ತುಗಳನು . *-ಕೈಗೊಳಿಸಿ 
(ಕೈಮಿಕಾ- 00-33). [ಮೊನೆ ಪಲ್ಲು (ಎ ಪಲ್‌)] 

ಮೊನೆವಾತು, ಮೊನೆಮಾತು (ನಾ). ತೀಕ್ಷ್ಣವಾದ ನುಡಿ: ಚುಚ್ಚು 
ಮಾತು; ವ್ಯಂಗ್ಯೋಕ್ತಿ : ಮೊನೆವಾತಿನೊಳಿಂತು ಜಡಿದು ನುಡಿದಳ್‌ 
(ಗೀತಗೋ- ೨೬-೪೬); ಮುನಿದಿನಿಯನ ಕಡುಮೊನೆವಾತಿಗೆ ನೊಂದು ಕನಲದೆ 
(ತ00- ೩-34): ಮೊನೆಮಾತು : ಆ ಮೊನೆಮಾತುಗಳಿಂದ ತಂದೆಯ 
ಬಗ್ಗೆ ಜುಗುಪ್ಸೆಯುಂಟಾಯಿತು (ಶ್ರತಿ0. 0. [ಮೊನೆ 4 ಮಾತ್ಸು] 

ಮೊನೆವೆಳಗು (ನಾ). ತೀಕ್ಷ್ಣವಾದ ಬೆಳಕು : ಜಾರುಗೆನ್ನೆಯ ಕಡೆಗೆ 
ಸುಳಿವಾಸೆದಿಟ್ಟಿಗಳ ದಟ್ಟಿಸುತ ಓಲೆಮಣಿ ಮೊನೆವೆಳಗನಿಸೆಯೆ (66ರ. 
42-3). [ಮೊನೆ 4 ಬೆಳೆಗ್ಯು (ಎ ಬೆಳಕ್ಳು) 


ಮೊನೆಸರಳು. 


ಮೊನೆಸರಳು (ನು). ಎ ಮೊನೆಗಣೆ ; ಮೊನೆಸರಳು ಮಾನ್ಕರನರಿವವೇ 
ನೀವೇಕೆ ರಣವೇಕೆ (ಕುಠ್ಶಾಕ. ೩೬೦). [ಮೊನೆ -- ಸರಳ್ಳು (ಇ ಸರಲ್‌)] 
ಮೊನೆಸುರಗಿ (ನಾ). ಹರಿತವಾದ ಕಠಾರಿ; ಚೂಪಾದ ಕಿರುಗತ್ತಿ: 
ಕೂರಂಬಿನಲಿ ಮೊನೆಸುರಗಿಯನು ಖಂಡಿಸಿದನು (ಕುಪ್ಮಾರ್ರೊ «- ಶಂ- ೨೮೮-೨೦): 
[ಮೊನೆ 4- ಸುರಗ್ಮಿ (ವ ಸುರಿಗ್ಗೆ)] 
ಮೊನೆಹಾರೆ (ನಾ). ಚೂಪಾದ ತುದಿಯುಳ್ಳ ಹಾರೆ: ಗುದ್ದಲಿ ಮೊನೆ 
ಹಾರೆಗಳ" ಪಿಡಿದ ಕರದೆ ಕುಡುಗೋಲು . . . ಸಹ ಬಹ ಕಾಮಾಟದ 
ಬಿಡುಮಂದಿಗೆ ಲೆಕ್ಕವಿಲ್ಲ (ಕ0ನ2- 00-90)- [ಮೊನೆ . ಹಾರೆ (-ಪಾರೈ)] 
ಮೊನ್ನೆ, (ನಾ). ನಿನ್ನೆಯ ಹಿಂದಿನ ದಿನ; ವನಜಮುಖಿ ಕೇಳ ನೀಂ 
ಮೊನ್ನಿನ ಶೂನ್ಯವಚನಮಂ ನುಡಿಯದೆ ನೆಟ್ಟನೆ .ಬರ್ಪುದು (ರರರ್ಷನ್ಮು, 
೫-೨೨6); ಸವಸಂದ ಕಾಲವಂಚಕಮಿವು ನಾಡಿದು ನಾಳೆ ನಿನ್ನೆ ಮೊನ್ನೆಗಳ* 
(ರುಪ: ೩೨೨); ನಿನ್ನವೊಲು ಸಿದ್ಧಾರ್ಥನೆಂಬವ ಮೊನ್ನೆ ಬಂದನು (ಸಾಳ್ಮಂಾ: 
೬-೪೮): [ದೇ.॥ ತಮಿ. ಮುನ್ನಾನಾರ್ಳ, ಮುನ್ರೈನಾಳ್‌; ಮಲ, ಮುನಿ 
ನಾನ್ನು; ತುಳು." ಮೊರಣಿ, ಮೊರಾನ್ಯಿ ತೆಲು. ಮೊನ್ನೆ] 
ಮೊನ್ನೆ, (ಅ). ಇತ್ತೀಚೆಗೆ : ಕೆಲ ಸಮಯದ ಹಿಂದೆ ; ಮೊನ್ನೆ ಮದಿವ್ಯಾ 
ದೆನೈ ಕಣಿವದೊಂದೆರಡೆಮ್ಮೆ (ಪೃಕುದ- ೨-೬೩-3); ಬಲರಾಮರ್‌ ಮೊನ್ನೆ 
ಮಾಡುಗುಂ ಬಲಿವಧಮುಂ (ಕಥ್ಗಾನು. ೪೬೩ ಶ್ರಜೋ); ಮೊನ್ನೆ ತದಡಿಯಿಂದ 
ಮಗಳೂ ಬಂದಾಳಂತಲ್ಲ (ಮೂರುಣ. ೧೪೨). 
ಮೊನ್ನೆಮೊನ್ನೆ (ದ್ವಿರುಕ್ತಿ) : ಮೊನ್ನೆಮೊನ್ನೆ ತನಕ -ಸಕ್ಕರೆ ಮುಕ್ತ 
ಮಾರ್ಕೆಟ್‌ನಲ್ಲಿ ಸಿಗುತ್ತಿತ್ತು (ರೂ). [ವ .ಮೊನ್ನೈ) 
ಮೊಬಲಗು (ನಾ). ಹಲವು ಅಂಶಗಳನ್ನು ಕೂಡಿದಾಗ ಬರುವ ಒಟ್ಟು 
ಹಣ : ರಕಮು : ಅವರು ಸಂದಾಯ ಮಾಡಬೇಕುದೆ ಮೊಬಲಗನ್ನು 
ಪಾವತಿ ಮಾಡುವವರೆಗೂ ಸೆರೆಯಲ್ಲಿಟ್ಟು ಅವರಿಗೆ ಎದುರುಕಕ್ಷಿಗಾರರಿಂದ 
, ಭತ್ಯ ಕೊಡಿಸುತ್ತಿದ್ದರು (ಕುಷಾನಂ- 23, ಇ) ; ಅವರಿಗೆ ಸಲ್ಲಬೇಕಾ 
ಗಿದ್ದ ಬಾಕಿಯ ಮೊಬಲಗನ್ನು ಒಟ್ಟಿಗೆ ಸಲ್ಲಿಸತಕ್ಕುದು (೩ಗಕಂ- ೨೦)- 
[೬ ಅರ, ಮುಬ್ಲಘ: ಹಿಂ. ಮುಬಲಗ್‌ ; ಮರಾ. ಮುಬಲಕ, 
ಮುಬ್ಬಗ ] 
ಮೊಬ್ಬು " ಮರ್ವು, ' ನೋ. 
ಮೊಮುಜಾಮೆ (ನಾ). ಎಣ್ಣೆ, ಮೇಣ ಮುಂತಾದುವುಗಳಿಂದ ಪರಿ 
ಷ್ಯರಿಸಿ ಒದ್ದೆಯಾಗದಂತೆ ತಯಾರಿಸಿದ ಬಟ್ಟೆ ; ಮೇಣಗಪ್ಪಟ.: 
ಚವರೀಜೋಡಿ ೨ ಬುರಕೀಕಾರ್ವೆ ೧ ಮೊಮುಜಾಮೆದು ೧ ಸಹ (೪. 
೫19, ಸುತನ, ೨6೯-೬ನೆಯ ಕಂ"; 1847): 
[ «ಹಿಂ. ಮರಾ, ಮೋಮ್‌ಜಾಮಾ ] 
ಮೊಮ್ಮ "ಮರ್ಮ" ನೋ. 
ಮೊಮ್ಮಕ್ಕಳು ' ಮೊಮ್ಮಗು ' ಪರಾ. 
ಮೊಮ್ಮಗ, ಮಮ್ಮಗ (ನಾ). ಮಗನ ಅಥವಾ ಮಗಳ ಮಗ ; : 
ನಿಮ್ಮ ಮಗಳುಂ ನಿಮ್ಮ ಮೊಮ್ಮಗನುಂ ಪಿಂದೆ ಬರ್ಪುದು (ಫ್ರಕ್ಕಾತ್ರ 
೩-೨೩ ನ); ಗೌಡರ ಮೊಂಮ್ಮಗ ಮಲ್ಲಿಗೌಡರಿಗೆ (ಎಕ. 1112, ಸಾಗರೆ. ೩-೬ ; 
24691) ; ಬೆಸಗೊಂಡಳಂಗನೆ ಪೊಡೆಯಲರನ ಮೊಮ್ಮಗನ (ಶೋಷತ. 
೩೧-೦೬) ; ಮೊಮ್ಮಗನನ್ನು ನೋಡಬೇಕೆಂಬ ಹಂಬಲ (ಕಳಕು. ೮). 
ಮಮ್ಮಗ : ಅವರಿಗೆ ಮಮ್ಮಗನನ್ನು ಕಂಡರೆ ತುಂಬ ಪ್ರೀತಿ (ರೂ): 
[ ಮೊನ್ಮು ( ೬ ಮರ್ಮ) 4 ಮಗ] 
ಮೊಮ್ಮಗಳು, ಮಮ್ಮಗಳು (ನಾ). ಮಗನ ಅಥವಾ ಮಗಳ ಮಗಳು; 
ಪೌತ್ರಿ ; ಹಿಳಿಕಿನಲ್ಲಿ ತಾಯಿ ಹುಟ್ಟಿದಳು ಮಧ್ಯದಲ್ಲಿ ಮಗಳು ಹುಟ್ಟಿದಳು 
ಮೊನೆಯಲ್ಲಿ ಮೊಮ್ಮಗಳು ಹಂಟ್ಟಿ ಹೆತ್ತೆಯ ತಿಂದು ತಾಯಿಂಗೆ ಎಸರನೆತ್ತು 
ತ್ರೈದಾಳೆ (495: ಕ, 1, 090-043) ; ನಂಮ. ಮೊಂಮಗಳು ಹೊಂನ್ನಮ 


೭೪೬೩ 


ಮೊರಡಿದಾಮರೆ 


ಸೆಟ್ಟಿತಿಗೆ (4930: ೦೯೩೦, ಕುಂರಾಫ್ರರ್‌ ೫೬4-೮; 2490),  ಮಮ್ಮಗಳು ; 
ಮಮ್ಮಗಳ ಸಂಗಡ ಜಗಳವಾಡುತ್ತಿದ್ದ ಅಜ್ಜಿಯೂ ಸಮಾಚಾರವನ್ನು 
ಕೇಳಿದೊಡನೆ , . . ಮಮ್ಮಗಳ ಕೈಯನ್ನು ಹಿಡಿದುಕೊಂಡು ಕೊಳದ 
ವರೆಗೆ ಬಂದಳು (ರೇಂತೌ- ೦೬೬)- [ ಮೊಮ್ಮಗ 4 - ಆಳ್‌] 
$ | ಮೊಮ್ಮಗು. ಮಮ್ಮಗು (ನಾ). ಮಗನ ಅಥವಾ ಮಗಳ ಮಗು: 
ನಾಳೆ ನಮ್ಮ ಮೊಮ್ಮಗುವಿನ ಹುಟ್ಟುಹಬ್ಬ (69): ಮಮ್ಮಗು : ಅವರ 
ಮಮ್ಮಗು ಮುದ್ದಾಗಿದೆ (640). 
ಮೊಮ್ಮಕ್ಕಳು, ಮದ್ಮುಕ್ಕಳು: (ಬಡುವ): ಎಂತು ಕಾದುವೆ 
ನೆನ್ನೆಯ ಮಕ್ಕಳೊಳುಮೆನ್ನ ಮೊಮ್ಮಕ್ಕಳೊಳಂ' (ಕಂಕ0 00-03) ; 


ec ಬೈಜವೆಗ್ಗಡೆಯ ಮೊಮ್ಮಕ್ಕಳು (ರೂಂಕಶಾ. ೦೯೩೩ ಹವೇರಿ- 0೭೦-೭. 1334); 
ನಾಗಮಯ್ಯನ ಮೊಮ್ಮಕ್ಕಳು ನನಗೂ ಮೊಮ್ಮಕ್ಕಳೇ! (ರನ. ೩೩); 
ಯಾ ಧರ್ಮ್ಮವನಿವರ ಮಕ್ಕಳ ಮ0)ಮ್ಮ! ಕೃಳು ಥನಕವಾಚಂದ್ರಾರ್ಕ್ಯ 
ತಾರಂಬರಂ ಸಲಿಸುವರು (೫943. 1x-i; ೨೭೬-೫೧: 183); ಆದಿತ್ಯದೇವ 
ಗಳ ಮಮ್ಮಕ್ಕಳು ದೇವಯ್ಯ ಓದಪವೋಬಯರವರು . . . ಮಾಡಿದ 
ವಿವರ (ಕ. ೫11, ಬನುಗ: ೬-೬೫ ; 147): [ವ ಮೊಮ್ಮಗ] 
ಮೊಮ್ಮು ' ಮಮನ್ಮು' ನೋ. 
ಮೊರ ' ಮೊಲಿ ` ನೋ. 
ಮೊರಂಚೆ (ನಾ). ಒಂದು ಬಗೆಯ ಮಿನು : ಚಕ್ರಕ್ಕೆ ಮೊರಂಟೆಯಾದರೆ 

ಆರು, ಬೈಗೆಯಾದರೆ ನಾಲ್ಕು (ಹೊಸ್ತು. ೪): [+ ತುಳು. ಮೊರಂಟೆ ] 
ಮೊರಗಿವಿ ' ಮೊಜಿಗಿವಿ ನೋ: 
ಮೊರಗುಟ್ಟು (ಕ್ರಿ). ಮೊರೆ; ಅಬ್ಬರಿಸು ; ಆರ್ಭಟಿಸು ; (೪). 

[ ಮೊರೈ ( ೬ ಮೊಜಕ್ಕಿ) 4 ಕುಟ್ಟು ] 


20 


ಮೊರಟ 'ಮುರುಡ್ಮ' ನೋ. 
ಮೊರಟಿ, ` ಮೊರಡ್ಕು ' ನೋ. 
೫ [ಮೊರಟ್ಟಿ * ಮೊರಟೆ '. ನೋ. 


ಮೊರಟು (ನಾ): ಮುರುಟಿದುದು ; ಸುರುಟಿದುದು ; ಅವರ ಆದರ್ಶ 
ಆಕಾಂಕ್ಷೆಗಳು ಸ್ವಲ್ಪ ದೂರ ಬೆಳೆದು ಮೊರಟಾಗಿ ನಿಂತುಬಿಡುತ್ತವೆ (ಉರು. 
0೩೦)- [«: ಮುರುಂಟ್ಕು) 

ಮೊರಟುತನ ` ಮೊರಡುತನ ' ನೋ: 

ಮೊರಟೆ, ಮೊರಟ್ಟಿ (ನಾ)- ಒಂದು ಬಗೆಯ ಸಸ್ಯ ; ಪ್ರಿಯಾಲ; ಈ 
ಮೊದಲು ತಂದ ಪತ್ರೆ ಪುಷ್ಪ ಉಪಕವೆ ದೇವರೋ ಈ ಹರಡಿಕೊಂಡಿರುವ 


ಸೊರಟಿ ಮೊರಟೆಗಳೆ ದೇವರೋ (638. ೧೯೬೪): ಮೊರಟ್ಟೆ : 
“ರಾಜುದನಂ, ಪ್ರಿಯಾಲಃ: ಸನ್ನಃದ್ರುಃ, ಧನುಃಪಟಃ--೪... 


ಮೊರಟೀಗಿಡ" (ಸಿಡಾಂತಿ- 030). ' ಮೊರಲೆ' ಹೋ, 
[*-ತೆಲು. ಮೋರಟಿ. /ಸಂ. ಮೋರಟ-ಕುರುಟಿಗೆ ಸ್ಮ) 
ಮೊರಡ ` ಮುರುಡ್ಕ ' ನೋ. 
ಮೊರಡಿ, " ಮೊರಡ್ಕು ' ನೋ. 
ಮೊರಡ್ಡಿ. ಮುರಡಿ (ನಾ). ೧. ಒಂದು ಬಗೆಯ ಮರ: “ ಮೊರಡಿ 
ಯೆಂದೆನೆ ಕುಜವಿಶೇಷದಭಿಧಾನ ” (೪೭6: 6೩): ಕಗ್ಗಲೀ ಉತ್ತರಾಣೀ ಚೆಳ್ಳೆ 
ಮೊರಡೀ ಗುಳ್ಳು. ಹೇರುಳೆ ಹಾಲುಳ್ಳ ಮರಗಳಲ್ಲಿ ದಂತಕಾಷ್ಠವಂ ಗ್ರಹಿಸಿ 
(ಕೀವು. ೦೮೪-೪): ವಿ. ಒಂದು ಬಗೆಯ ಸಸ್ಯ ಮತ್ತು ಅದರ ಎಲೆ: 
ಕರಿಯನು ಸೇವಿಪ ಸಿಂಹಕೆ ಮೊರಡಿಯ ಸೇವಿಪ ಮೊಲ ವಲಂ ಪಾಸಟಿಯೇ 
(ವೃತವ ೩-೩೭). ಮುರಡ್ಮಿ ; * ಎಮ್ಮೆಮುರುಕಲುಗಿಡ, ಮುರಡಿಗಿಡ, 
ಮೊರವೆ, ಶುರಪಪ್ಪು (ಮೈ 8ಗಿ. ೦-೨೬೦), [21 
ಮೊರಡಿದಾಮರೆ (ನಾ). ಗುಡ್ಡದ ಮೇಲೆ ಬೆಳೆಯುವ ತಾವರೆ ; ಬೆಟ್ಟ 
ದಾವರೆ : ತರಣಿ ತೆರಳಲಾ ಕಡಗೆಯಲರ್ಮೊಗದಿರಿವ ಮೊರಡಿದಾಮರೆಯ 


೩5 


45 


ಮೊರಡ್ಕು 


ಬನಂಬೊಲ್‌. . , ಅರೆಮಗನೇಕಡೆಗೆಯ್ದಲ್ಕಾ ಕಡೆಗೆ. . . ನಾರಿಯರೊಪ್ಪ 
ವಡೆದರು (ಹಣ. 00-86). [ಮೊರಡ್ಮಿ (ಎಮೊರಡ್ಕು) _. ತಾಮರೆ] 
ಮೊರಡ್ಕ " ಮುರುಡ್ಕು 'ನೋ. 
ಮೊರಡ್ಕು ಮಂಟಿ. ಮಡ್ಡಿ, ಮರಡಿ, ಮೊರಟ್ಕಿ, ಮೊರಡಿ. 
ಮೊರಡೆ, ಮೊಜಿಡಿ (ನಾ). ದಿಣ್ಣೆ; ತೆವರು ; ಗುಡ್ಡ: ಎಜಗುವ 


ಮಟ ಕದಡಿ ಬರ್ಪ ತೊಜ್‌ ಬೆಟ್ಟು ತ್ರದರ್‌ ಮೊರಡುಪಜಲಧಿಗಳಿನೆ ಜನ! 
ಮಟ್‌ಯಲಸಿಯಿ ದಲುದ್ಧಬಿದ್ದಮಾಯ್ತವನಿತಳಂ (ಆಂಫ: ೬-೬೨; ದರಿಯು 
ಮಂ ಕುಮ್ಮರಿಯುಮಂ ಮೊರಡುಮಂ ಕೊರಡುವುಂ . . . ಕಳೆದುಪೋಗಿ! 


(ರೀಕಾರ.೬-0೬ ನ); ಚತುಸ್ಸೀಮೆಗಳೊಳಗಾದ ಮೊರಡು ಸಹ ಕಟ್ಟಿದ ಗುತ್ತಗೆ! 

ಖರ (28. 11107 ಸಾರೆ. ೩೦-೩೦ ; 2372). ಮಂಟೆ.; ಮಂಟಿಯನ್ಲಿ10 

ಮನೆ ಮಾಡಿದೆ ನಮ್ಮ ಶಿವ (ಕರವ: 0-06-2). ಮಡ್ಡಿ: ಮಾದಿಗರ | 

ಮಡ್ಡಿಯ ಮೇಲಿದ್ದ ಹತ್ತಿಸ್ಟತ್ತು ಗುಡಿಸಲು (ನು ವೃ ೩) ನ ದಿನ್ನಿ ಮಡ್ಡಿ 
ಗುಡ್ಡ ಅದರ್ಯಾವ ಅದನ ತಾ ಕಂಡು ನೊಂದಾಳೊ (ಸನೀಗೀ- ೦೦೦-೦೬). 
ಮರಡಿ : ಕೂಚುಣನ ಮರಡಿಯ ದೇವಪ್ಪನವರ ಕೈಯಲು ತತ್ಕಾಲೋ | 
ಚಿತಕ್ರಯದ್ರವ್ಯದನು . . . ಕೊಟ್ಟು (ಎಕ. ೪ (೫), ತಿರುವು. ೨೩-50೬ ; 
1290) ; ಮೂಡಲು ಬಡಗಲು ಬಇಚನ ಮರಡಿ (ನಕ: x (5), ಮುಂ. 
೦೪೬-೦೦ ನ 1498) ; ಆ ಮರಡಿಯ ಸುತ್ತಮುತ್ತಲಿನ ಗಿಡಗಂಟಿಗಳನ್ನೂ 
ಮುಳ್ಳುಕಲ್ಲುಗಳನ್ನೂ ನೋಡಿದರೆ. ಇಲ್ಲಿ ಮನುಷ್ಯರು ಇರಬಹುಧೆದು 
ಯಾರಿಗೂ ತೋರುವ ಹಾಗಿದ್ದಿಲ್ಲ (೧ರ್ಬತೀ. ೨೨0. ಮೊರಟ್ಟಿ ; ಯಾ 
ಕೆರೆಗೆ ದಕ್ಷಿಣಪಾರ್ಶ್ವದಲ್ಲಿ ಕೊತ್ತಿಗನ ಮೊರಟಿಯ ಪಡುವಚಾರಿಕಿಬ್ಬೆಯಲ್ಲಿ ೩» 
ದಕ್ಷಿಣಮುಖವಾಗಿ ಸಟ್ಟಿ ಕಲ್ಲು (ಏಕ. 111, ಶ್ರೀರಂಗ- 09.043; 1666). 
ಮೊರಡ್ಮಿ: ಮೂಳೆಯ ಮೊರಡಿಗಳನೇಜ್‌ ನೋಡಿಯುಂ . . “ದುರ್ಯೊೋ 

ನನಜಸಿ ಕಾಣದೆ ವಿಸ್ಮಯಂಬಟ್ಟು (ಗಂಡು: ೬-೨6 ನ) : ದೇಹಮಿದಂ 
ನೆಟ್ಟನೆ ಪೊತ್ತು ಸುಖಮನಅಸುವ ಮನುಜಂ ಮೊರಡಿಯೊಳೆ ಮಾದು 
ಪಟಮಣಸೆದಿರೆಂ (ಡುಕೋತ. ೦-80) ; ನರ ವೃಕೋದರ ನಕುಲ ಮೊದಲು! 24 
ದರು ಕುತೂಹಲವ( ದಿ ವರೆ ಸುತ್ತಣ ಮೊರಡಿಗಳ ಮೇಲಿದ್ದು ನೋಡಿ 
ದರೀ ಮಹಾಹವವ (ಕುಣ್ಮಾ- ೧೯-೩೭) ; ಮಲೆನಾಡ ಭಾಗದಲ್ಲಿ ಮೊರಡಿ, 
ಕೆಂಪುನೆಲ ಬಹಳೆ (ಮಂಂಲು.೫-೦೯೪)- ಮೊರಡೆ ; ಮೊರಡೆಯ ಮೇಲಾಗಲಿ 
ಗುಡ್ಡದ ಮೇಲಾಗಲಿ ಹುಲ್ಲು ತಿಂದ್ರು ಉಲ್ಲಾಸದಿಂದ ಜಿಗಿದುಡುವ ಕುರ್ಕೀ 
ಮರಿಗಳನ್ನು ನೋಡುತ್ತೇವೆ. (ಮುಂದಿ, $- 4-40): ಮೊಂಡಿ : || 
ಪೂರ್ಬ್ಬಸ್ಯಂದಿಸಿ ಕೆಂಜಿಗೆ ಮೊಜಡಿಎ (28. 1, ೧-೨೨ ; 48 ತೃಣ) ;ಪೂರ್ದ್ವ. 
ಸ್ಕಾಂದಿಶಿ ನೊಲಿ ಬೆಳದಾ ಬೆಲ್ಸೆಲ್ಮೊಅಿಡಿ (ಬಕ. ೪11 (4), ನಾಗಮಂ. ೧೪೯೨ 
೬೦: 776); ಮೊಳಿಡಿಯ ಮೇಲೆ ಮಾದುಘಲಮಾದವೊಲಾದುದು (ಎಕ. vi, 
ತಂಕೆ. 98-೭3 ; 2196), `ಮೊರಬು' ಪರಾ. 
ಮೊರಡಿಯಣುಗಿ ಎ ಪರ್ವತರಾಜನ ಮಗಳು ; ಗಿರಿಜೆ : ಮೃಡನಂ 

ಮೊರಡಿಯಣುಗಿ ನಾಲ್ಕೊಗನಂ ನುಡಿವೆಣ್ಣಂಬುರುಹೋದರನಂ ಸವಿಗಡಲ 
ಕುವರಿ , . . ಕಯ್ವಿಡಿದಂದದಿ (೩ಡುಳಾ- ೨-೦೦). 

ಮೊರಡುಕಲ್ಲು " ಮುರುಡುಗಲ್ಲು ' ನೋ. 

ಮೊರಡುಗೋಡು (ನಾ). ಗುಡ್ಡದ ಶಿಖರ. ಕೋಡುಗಲ್ಲ: 
ಹೊತ್ತರೆಯ ಬೆಟ್ಟನೆತ್ತಿಯ ಕಲ್ಲರೆಯ ಮೊರಡುಗೋಡಂತೆ ಭೀವ: 
(ಶ್ರೀರಾನತಿ- ೬೪3-೩) [ಮೊರಡ್ಮು + ಕೋಡ್ಕು) 

ಮೊರಡುತನ, ಮೊರಟುತನ (ನಾ). ನಯವಿಬ್ಬದಿರುವಿಕೆ; ಒರಟು: 
ಅಜ್ಜ ತೆ ಅನನುಭವ , ಮೊರಡುತನಗಳು ಸೇರಿದರೆ ಅನುಷುತವಾಗುತ್ತದೆ. 
(ಉರು. ೩೬೪)- ಮೊರಟುತನ : ಪತಿಯ ಮೇಲೆ ಹರಿದ ನನ್ನ ಪ್ರೇಮವು 
ಅವರ ಮೊರಟುತನದಿಂದ. ಮತ್ತೆ ನನ್ನ ಹೃದಯದೊಳಗೇ ಹುದುಗಿ 
ಹೋಯಿತು (84: ೩6): [ಮೊರಡ್ಳು (೬ ಮುರುಡ್ಕು)  - ತನ] 


36 


40 


೭೪೬೪ 


ಮೊರೆ 


| ಮೊರಡುಬೀಳು (ಶಿ): (ಆಲಂ) ಜಡ್ಡುಗಟ್ಟು; ಜಡವಾಗು: 
ಹತ್ತುದಿವಸ ಬಂದೇ ತೆರನಾಗಿದ್ದು ಬಿಡಿ, ಮೊರಡುಬೀಳುತ್ತೆ ಮನಸ್ಸು 
(ಕೆಗೂಂ, ೩೬). [ಮೊರಡ್ಕು (-ಮುರುಡ್ಳು) 4 ಬೀಳ್ಳು(ಆಬೀರ್ಜು)] 

ಮೊರಡೆ " ಮೊರಡ್ಕು ' ನೋ. 

ಮೊರಬಿಡು (ಕ್ರಿ). (?) : ಪಾರ್ವನ ಮಣ್ಣಿಲ್ಲೆ ಕೊಡಿತೆ ಕಾಯ ಬಿಬ್ಮಣ್ಣುಂ 
ಆರಸಣ್ನಂ ಅಯ್ದೊನ್ನಿ ಒತ್ತೆಮಣ್ಯಿತ್ತು ` ಪಾದಂತ್ರೆತ್ತುನ್ನೊರಬಿಟ್ಟಂ 
ಪರಿಯಾರಮಾನೈಡಿಸಿದೊನ್ಸ ಇ್ವಾಮುಹಾಪಾತಕನಕ್ಕೆ 
೨೫೩-6 ; 500). ₹1?) 

ಮೊರಬು (ನಾ). ೧. ಕಲ್ಲು : “ಶರ್ಕರಿಲಃ, ಶಾರ್ಕರ; - ಈ ೨ ಮೊರಬ 
ನುಳ್ಳ ಭೂಮಿಯ ಪೆಸರು" (80. 000. ವಿ. ರತ್ನದ ಒಂದು 
ದೋಷ (2): ಅಕ್ಕರಿಂ ಧರಿಸಿದವರಿಗೆ ಫಲವ ಫೇಳುವೆ ಕರ್ಕರಕೆ 
ಭಿನ್ನೆಮೆಂದೊಡದು ನಟ್ಟಿದುದೆಂದು ಅಕ್ಕಜದ ಮೊರಬು ಲುಳಿಯಾಣ 
ಸಸುನಗಳೆಂದು ಪುಟದೊ:ಷಮೆಂದಿರ್ಪದು (ರತ್ನ ೯-೩), 

[ದೇ.॥ ತಮಿ. ಮು। ಮು ; ತುಳು. ಮೊರ, ಮುರ ಕಲ್ಲುಕಲ್ಲಾದ ; 

ತೆಲು. ಮೊರಪ-ಕಲ್ಲುಗಳಂದೆ ಕೂಡಿದ] 

ಮೊರಬ್ಬ "ಮುರಬ್ಬ ' ನೋ: 

ಮೊರಲೆ (ನಾ): ಒಂದು ಬಗೆಯ ಸಸ್ಯ ; ಪ್ರಿಯಾಲ; "ರಾಜಾದನಃ, 
'ಪ್ರಿಯಾಳಾಃ, ಸನ್ನಕದ್ರುಃ: ಧನುಃಪಟಃ. ಈ ೪ ಮೊರಲೆ” (೫2೫. 00) 
“ಪಟಃ-ಮೊರಲೆ” (೬40. 60). "ಮೊರಟೆ' ಹೋ. [ದೇ.॥ ಮಲ. 
ಮುಜಳ್‌, ಮುರಳ್‌ ; ತೆಲು. ಮೊರಲಿ, ಮೊರಳಿ, ಮೋರಲಿ ] 

ಮೊರವು 'ಮೊಳಿವು"' ನೋ. 

ಮೊರವೆ. (ನಾ). ಒಂದು ಬಗೆಯ ಎಮ್ಮೆ ಮುರುಕಲುಗಿಡ, 
ಮುರಡಿಗಿಡ, ಮೊರವೆ, ಶಾರಪಪ್ಪು (ನೈತಿಗಿ- 0-೨೬೦). [ ?] 

ಮೊರಸ್ಕು (ಕ್ರಿ). ಆರ್ಭಟಿಸುವಂತೆ ಮಾಡು ; ಗರ್ಜಿಸುವಂತೆ ಮಾಡು: 
ಮಿಂಚಿನ ಮರಿ ಮುಂಚಿ ರುರಸೆ ಹೃದಯಶಿಖೆಯ ಹೊನ್ನ, ಗುಡುಗಿನ 
ಮಗು ಮುಡುಗಿ ಮೊರಸೆ ಕಿನ್ನರಿಗಿರಿಯನ್ನ್ನ (೧೪50: ೪9-00). 

[ಮೊರೈ (ಎ ಮೊಲಕ್ಸಿ) 4. --ಇಸ್ಕು] 

ಮೊರಸ್ಕು (ನಾ). ಒಂದು ಪ್ರದೇಶದ ಹೆಸರು; ಶ್ರೀಪರ್ಮ್ಮಾನಡಿ 
ಪ್ರಿಧಿವೀರಾಜ್ಕಂಗೆಯೆ ನೊಬಂಬಶಿವಮಾರಂ ಮೊರಸುನಾಡನಾಳುತ್ತಿರೆ. 
(ಎಳ. 1೫೨ ರೆಂಗಳೂ, ೪9-೪ ; 829) ; ಮಣಲಿನಾಡ ಮೊರಸು ಹಂನೆರಡು 
ನೆಕ್ಕುನಾಡ ಬೆಡಗೆಟ (ಎಳ, ೪, ರೇರೂರು- ೭೦-೨೩೯ ; 117); ಪುಂಗನೂರ* 
ಮಾಗಡಿ ಬೆಂಗಳೂರ್‌ ಮೊದಲಾದ ಮೊರೆಸುನಾಡ ಮೋಹರದೊಳ್‌ 
(3950. 33-9). [?] 

ಮೊರಹ (ನಾ). ಸದ್ದು ; ಧ್ವನಿ: “ ಗಾವರಮೆಂದೆನೆ ಮೊರಹವೆನಿಪ್ಪರ್ಥ 
ಮಪ್ಪದು” (ಕತು2ಿ- ೩): [ಮೊರೆ  _ಹ್ಯ (ಆ-ಪ್ಶ[)] 

ಮೊರಹತ್ತು (ಕ್ರಿ). (3): ಹೆರಳೆಯ ಹಣ್ಣಿನ ಕುಸುರಿಯ ತೆಗೆದು 
ಮೊರಹತ್ತಿ ಕೊಚ್ಚಿದ ರಾಗಿಹಿಟ್ಟನೂ ಕಲಸಿ ಉಂಡೆಮಾಡಿ ಮೆಲ್ಲಲು 
ಅಜೀರ್ಣಂ ಮಾಣ್ಣುಂ (ಸಕತ್ಕೆ- ೩೬೩)- [7] 

ಮೊರಹು (ನಾ). ಮಂಬಿಯ ಧ್ವನಿ; ರೋಂಕಾರ: ಅಳಕುಳದ 
ಮೊರಹು ನಿಂತಿತು (ತ್ಸ. ೦೦-೪೭) ; ಅಳಿಗಳ ಮೊರಹಿನಾ ಕೋಲಾಹಲಕೆ 
ಮುಡಿಯನಲುಗಿದೊಡೆ : ಮೊಳಗಮರ್ದ ಕಾಲಮೇಘಂ ತೋಟುತಿಡಿ 
(ಶದ್ಮರಾ- ೪): [ಮೊರೆ + ಹ್ಮು (ಆಪು). 

ಮೊರೈ (ಕ್ರಿ). ೧. ದುಂಬಿಯಂತೆ ಧ್ವನಿಮಾಡು,--ರೋಂಕರಿಸು; 
ಮೊರೆ (ಮುರ) - ಭ್ರಮರಾದಿನಿನದೇ, - ಕಿನ್ನರಿಕ್ರಿಯಾಯಾಂ * 
(ಮಠಾ) ;  ತೊಳಪೆಳವೆಆ್‌ಯುಂ ಮೊರೆವಳಿಕುಳ್ಳೆಗಳುಂ ಮೈಬ್ಬನೆಸೆವ 


(ಎಕ. ೩೪, ಕಿರುರು: 


ಸಸ: 
ಸಸ್ಯ; 


ಮಳಯಾನಿಳನುಂ ಮುಳಿಸಂ ಕಲ್ಲಿ ಕಳೆದುವು (ಕಂರಾ- ೨-೭೦) ; ಮದಗಜ. 


ಗಂಡಸ್ಮಳಂಗಳೊಳೆಅಗಿ ಮೊರೆವ ವಿಮುಖೀಭೂತಂ 
ಗಳಾದುವು (ಹಿಕಾ. ೪); ನಗೆಗೊಂಬುಗಳಿಂ 
ಮೊರೆದೇಟ್ವಿ ಭೃಂಗರುಂಕಾರಮೆ ಮಾಬು ದಾರ ಬಗೆಗಂ ಮದನೋತ್ಸವ 
ಹರ್ಷಭಾರಮಂ (ರಾನಿ. 0-೦0೪). ೨. ಸಣ್ಣದನಿಯಲ್ಲಿ ಶಬ್ದ 
ಮಾಡು; ಕಿರುಗುಟ್ಟು; ಕುರುಬಲಕ್ಕೆ ಪಲ್ಮೊರೆವಂತೆ 
ಮೊರೆದು ಪರಿವ ತನ್ನ ಕಿಸುವೊನ್ನ ರಥಮುಂ ಭಯಂಕರಾಕಾರಮಾಗೆ 
(ಶಂಶಕಾ- ೧೦-೯೬ ನ); ತರತರದಿಂ ಕಳಿ ರಸಂ 

ರೆವುವು ಗಾಣಂಗಳಿಕ್ಷುವಾಟಾಂತರದೊಳ್‌ 
ಕೊರೆದುಂ ಸುಯನ್ಚುಂ 


ಬಂಡನುಂಡು 


ಮಿಟ್ರು 


[OO 
ಸೀಂತುಂ ಮೊರೆದುಂ ನಿದ್ರೆಯನೆ ಕೆಡಿಪ ಮುದು 
ಪೊರಸಂ ಮತ್ತಿರಡಿ್ಲದೊಲ್ಲಿನೆಂದೊಡೆ (ರರ್ಕಾತ್ಕು- ೨-೩೫); ಮೊರೆವ ಸಮ್ಮಾ 
ಪುಗೆಯ ಮುಲುಂದಿಂ ತೆಗೆದುಟ್ಟ ವರದುಸೂಲದ ಮುಂಂಜೆಣಗಿನಿಂ . , , 
ಸಿಂಗರಕ್ಕಿಟ್ಟ ತಿಟ್ಟಮೊಯಿದೆನಿಸಿ (55೫. ೫-೪೨): ೩. ವಾದ್ಯದಂತೆ 
ಶಬ್ದಮಾಡು,- ಧ್ವನಿಸು: ಮೊರೆವ ಪಟಹ ಮೃದಂಗ ಘನಜರ್ಜರಿತ 
ವಹ ನಿಸ್ಸಾಳಚಯದಬ್ಬರಣೆ ಗಬ್ಬರಿಸಿದುದು ಕಮಲಭವಾಂಡಬರ್ಪರವ 
(ಕುನ್ಮಾರ್ರೋ, ೪-೨): ತಮ್ಮಟೆಗಳು ಕಿವಿಚಿಟ್ಟಾಗುವಂತೆ ಮೊರೆದವು 
"ಮೊಲಿಕ್ತಿ' ಪರಾ. 

ತಮಿ. ಮುರಟ್ಟು ; ಮಲ, ಮೊರಮ್ಮು ; ತುಳು. ಮುರೆಸು, 
ಕೊಡ. ಮೊರಡ್‌, ತಲ. ಮೊರೆಯು; ಕೋಲಾ. 
ಮೊರಯ್‌ ; ಪರ್ಜಿ. ಮುರ್‌; ಕುರುಖ್‌. ಮುರ್ರೌನಾ: 


(8030. ೦೪೮)- 


ನಾಯ್ಕಿ. 
ಮಲೊ. ಮುರೆ] 

ಮೊರೆ "ಮೊಲ ' ನೋ. 

ಮೊರೈೆ (ನಾ). ದುಂಬಿಯ ಧ್ವನಿ: ರಂಕಾರ : ` ಪರಮೆಮೊರೆ ` 


ಪರಾ. [< ಮೊರೆ ./ತುಳು. ಮುರಿಯ)] 

ಮೊರೆ "ಮೊಲಸ್ಕಿ' ನೋ. 

ಮೊರೈ "ಮಟ್ಸ್ಗೌ? ನೋ: 

ಮೊರೈ(ನಾ). (?) : ಅಶ್ವರತ್ನದ ಆಭರಣದ ಲೆಕ್ಕ... ೨ ಸಿಂಹ ೧೬ ಮೊರೆ 
೧೦ ಕಟಕಟೆತುಂಡು (ಎಕ, ೩1೪, ನಂಕನೆ. ೨೯೩-೯ನದು ಕ00; 1847), [7] 

ಮೊರೆಗೇಳು ' ಮೊಟ್‌ಗೇಳು” 

ಮೊರೆಜ್ವರ (ನಾ). ಬಿಟ್ಟು ಬಿಟ್ಟು ಬರುವ ಒಂದು ಬಗೆಯ ಜ್ವರ; 
ಜವುಗುಪ್ರದೇಶವಾಸಿಗಳಲ್ಲಿ ಕಂಡುಬರುವ, ಮೊರೆಜ್ವ! ರವೂ ಗುಲ್ಮ 
ಶೋಫೆಯೂ ಲಕ್ಷಣಗಳಾಗುಳ್ಳ ಒಂದು ರೋಗಸ್ಥಿತಿ (1mpaludism- 
1019). [ಮೊರೈ (-ಮೊಜಕ್ಕಿ) ಜ್ವರ] 

ಮೊರೆತ್ತ (ನಾ). ರೀಂಕಾರ: ಸೊಳ್ಳೆಗಳು ಮುತ್ತಿಗೆ ಹಾಕಿ ರೈೋಂಕಾರೆ 
ಮಾಡುತ್ತಿರುತ್ತವೆ : ಅವುಗಳ ಮೊರೆತವೇ ಮಲಗಿದವನಿಗೆ ಜೋಗುಳವಾಗ 
ಬೇಕು (ನಂಟರು- 1೩). [ಮೊರೆ + -- ತೃ] 

ಮೊರೆತ್ತ (ನಾ). ಅಬ್ಬರ; ಆರ್ಭಟ ; ಕಾವ್ಯದಲ್ಲಿರಬೇಕಾದ ಗುಣವಿಶೇಷ 
ಗಳೂ ಭಾವಾವೇಶದ ಮೊರೆತಗಳೂ . . . ಬಸವಣ್ಣನವರ ವಚನಗಳಿಗೆ 
ಮಾಸಲು (ವಗ. 0೬೭); ಸಮುದ್ರದ ಮೊರೆತ ಮನೆಯವರೆಗೂ ಕೇಳಿಸು 
ತ್ತಿತ್ತು (9). [ಮೊರ (ಎಮೊಜಕಿ) ತೃ] 

ಮೊರೆಪ (ನಂ). -ಮೊರೆತ್ತ : ಅಲರ್ವಂಡನುಂಡು ಸೊಕ್ಕಿ ಮೊರೆವ ಮೊರೆ 
ಪದಿಂ ತುಂಬಿಗಳುಂ ಪಲ್ಪಟ್‌ಗುಟ್ಟಿದಪೆವೆಂಬಂತೆಯುಂ (ಕಾದಂಉ. ೨೦೪); 


ಸಃ 


ತುಂಬಿಗಳ ಪಲ್ಮೊರೆಪದಿಂ , . . ಮೆಜ್‌ದುದಾ ವನಂ (ಪರಣ. 5-23)- 
ಹೊಕ್ಕಿ 4 -ಷ್ಟ] 
ಮೊರೆಯಿಡು. " ಮೊಟಿಯಿಡು' ನೋ. 
ಮೊರೆಹೊಗು ' ಮಜ್‌ವೊಗು' ನೋ. 
ಮೊರೆಹೋಗು ' ಮರೆವೋಗು' ನೋ. 


೭೪೬೫ 


5 


೩8 


30 


2 


ಮೊಲ; 


ಮೊರೈಡಿವಾಡಿ (ನಾ), ಒಂದು ಊರಿನ ಹೆಸರು; ಪೂಲಿಕೆಆ ಕಾಡಮ್‌* 
ಪ . arse: 

90-020; 799): [ + ಪಾಡ್ಮಿ] 

ಮೊರೊಪ್ಪೂರ್‌ (ನಾ). ಒಂದು ಊರಿನ ಹೆಸರು: ಗಂಗಲುಸಾಸಿರ 
ಮುಮ ಆಳೆ ಮೊರೊಪ್ಪೂರಾ ಗವುಣ್ಣನ್‌ ಅಜಕಜ ಹುಯಿ(ಲೊ)ಳು 

ಸತ್ತನ್‌ (ಮೈಆ0, ೦೯೨೬. ೯೦-೩; 20ನೆಯ ಶತ). [24 ಊರ್‌] 

ಮೊರ್ಕು ' ಮುಖುಕ್ಕು' ನೋ: 

ಮೊಲ (ನಾ). ಉದ್ದಕಿವಿಗಳು, ಮೊಂಡುಬಾಲ ಹಾಗೂ ಸೀಳಿದ 
ತುಟಿಯೂ ಉಳ್ಳ ಒಂದು ಬಗೆಯ ಸಸ್ಯಾಹಾರಿ ಪ್ರಾಣಿ; ಶಶ: 


“ಮೊಲಂ ಶಶಮೆನಿಕ್ಕುಂ” (ಮಂಗ. ೪6-೮): ಓದು ಮೊಲಂ ಕಿಚ್ಚಿನಿಂದಂ 
ಬೆಂದುರಿಯ ಬಣ್ಣಮಾಗಿ ಪರಿತಂದು ತನ್ನ ಕಾಲ ಕೆಬಗೆ ಪೊಕ್ಕೊಡೆ 
(ನಡ್ನಾಈಾ, ೦೫೬-೩); ಆ ಪಡೆಯೊಳ್‌ ಗಂಡನುಮಾ ಮೊಲಂ ದ್ರುಪದನುಂ 
ಪೇರೊಟ್ಟೆಯಾ ಮತ್ಸ್ಯ ನುಂ (ಕಠಿಣ. ೦೦:೪): ವ್ಯಾಧನೊಂದು ಮೊಲನ 
ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ (04ರ. 0೩೮); ಮೊಲನ ಬಲೆಯಲಿ 
ವನದ ಮದರಿ ಸಿಲುಕಲರಿಪುದೆ (ಕಣ್ಮಾರ್ರೋ- ೦೦-೩); ಆ ಕಾಡಿನಲ್ಲಿದ್ದ 
ಮೊಲಗಳೆಲ್ಲಾ ತಂಪಾಗಿದ್ದ ಈ ಸ್ಥಳಕ್ಕೆ ಬಂದು ಸೇರಿಕೊಂಡವು 
(ass. 2), ೨೨). 

ಮೊಲದ ಕೋಡು - (ಆಲಂ) ಪಡೆಯಲು ಅಸಾಧ್ಯವಾದುದು; 
ಅಸಂಭವವಾದುದು : ಮುದಿಗೂನಿ`ಮಂಥರೆಗೆ ಮೊಲದ ಹೋಡಾದುದು 
ಸೊಗಲ (ಶ್ರೀಉರೂ: ೨೪-೬೯೨)- 

[ದೇ.॥ ತಮಿ. ಮುಯಲ್‌, ಮುಚಲ್‌ ; ಮಲ, ಮುಯಲ್‌ ; 
ತುಳು. ಮೊಲ ; ಕೊಡ. ಮೊನ ; ಗೊಂಡಿ, ಮಲೋಲ್‌, ಮೊಲೊಲ್‌ ; 
ಕೊಂಡ. ಮೊರೊರ್ಲ ; ಕುವಿ. ಮ್ರಾಲೂ ; ಕುರುಖ್‌, ಮುನ್ಯಾ ; 
ಬ್ರಾಹುಈ. ಮುರೂ] 

ಮೊಲಕಿವಿ " ಮೊಲಗಿವಿ "ನೋ. 


ಮೊಲಗತ್ತಲೆ " ಮೊಲಗಟ್ಟಲೆ ' ನೋ. 

ಮೊಲಗರ್ತಲೆ ` ಮೊಲಗಟ್ತಲೆ ' ನೋ. 

ಮೊಲಗ್ಗಳೆಯ (ನಾ). ಮೊಲದ ಗುರುತುಳ್ಳವನು ; ಶಶಾಂಕ ; ಚಂದ್ರ: 
ಒಂದು ಕಂತುಕವ ತಳೆದ ಕಾಂತೆಯ ಕರತಳ ಕಣ್ಣೆ ಕಡುರಯ್ಯುಮಾಯ್ದ್ತಿ 
ಮೊಲಗಳಿಯನನಮರಪ್ಪಿದ ತಾವರೆಯಲರ ಚೆಲ್ವಿ ಕೆಯನೇಳಿಸುತ (ಕ0೫0- 
a3) [ಮೊಲ 4 ಕಳ್ಳೆ (ಜಾ ಕಲೈ) ಡ್ಯ ಇಲ್ವ] 

ಮೊಲಗಳ್ವಲೆ " ಮೊಲಗಟ್ತಿಲೆ' ನೋ. 

ಮೊಲಗಟ್ತಿಲೆ, ಮೊಲಗತ್ತಲೆ, ಮೊಲಗರ್ತಲೆ, ಮೊಲಗಳ್ತಲೆ (ನಾ). ೧. 
ದಟ್ಟವಾದ ಕತ್ತಲೆ: ಗಾಢಾಂಧಕಾರ : ಕಣ್ಣೊಲದೊಳಮಿರುಳೊಳ್‌ 
ಮೊಲಗಟ್ತಲೆ ಚಂದ್ರದ್ಧುತಿಗೆ ಕಾಳೆತಾಳೀವನದೊಳ್‌ (೫ತಿಫು: ೫-004); 
ಮೊಲಗಟ್ಟಿಲೆಯಂ ಕಾಮಿಗೆ ಪುಟ್ಟಿಸುವ ಮೊಲ ಕಾಮಗ್ರಹದಾಲಮೆನಿಸಿ 
ತಿಂದುಕಳಂಕಂ (ಮಶ. ೭೬); ಲ೮ತ ಹರಿನೀಲಹರ್ಮ್ಯಾವಲಿಶಿಖರೋಚ್ಚ 
೪ಿತರುಚಿಗಳಿರುಳೊದವಿ ನಭಸ್ಮಲದೊಳೊಡರ್ಚುವುದಿಂದುವ ಮೊಲಕ್ಕೆ 
ಕಟ್ಟಿಲೆಯಿದೆನಿಪ ಮೊಲಗಬ್ಬಲೆಯಂ (ತಂಡ್ರಶ್ರ- 0೦-೬೭), ೨. (ಅಲಂ) 
ಅಜ್ಜಾ ನ; ಮೌಢ್ಯ: ಅಅನಂ ತಗುಳ್ವೆನೆಂತಾಗಿಯುಮೆಂಬ ನಿನ್ನ 
ಮೊಲಗಟ್ಟಲೆಗಾಂ ಬೆಜಗಾದೆಂ (60ಫ$. ೩-೬). ಮೊಲಗತ್ತಲೆ ; ೧. 
ಜಲಜಲಿಸುವ ಬೆಳಿಂಗಳ್‌ ತೊಲಗಲೊಡಂ ಮುಂದುಗೆಟ್ಟು ಶಶಿಮಂಡಲ 
ದೊಳ್‌ ಮೊಲನೆಡಪೆ ಹರಿಣನಡಿಗೆಡೆ ಮೊಲಗತ್ತಲೆಯಾಯ್ತು ಯುಾಮಿನೀ 
ವಿರಸನದೊಳ್‌ (6ರಂಥ್ರ. 6-೬). ಮೊಲಗರ್ತಲೆ ; ೧. ನಾಣ ಪುತ್ತು 
ಮೊಲಗರ್ತ್ತಲೆಯಾ ವಟವಿರ್ಪ್ಪ ಭಂಗಿ (೩3೩೩: ಸ1113, 3೯-೦5; 1183). 
೨. ಚದುರೆಕ್ಕಸೆಕ್ಕಮಟ್‌ತಂ ಮೊಲಗರ್ತ್ತಲೆಯಾಗಿ ವರ್ತ್ತಿಪೀಗಡಿನವರಂ 


ಮೊಲಗಿವಿ 


(ಎ2 X11. 360-064; 
ಮೊಲಗಳ್ತೆಲೆ 


ಪಳುಂಚಲೆವುದುದ್ವಗುಣಂ ರವಿದಣ್ಮನಾಥನಂ(ನ) 

1077). ಮೊಲಗಳ್ತೆಲೆ : ೨. ದುರಭಪ್ರಾಯದ 

ಯಿಂದಜನಂ ಭಾವಿಸದಾ ಜೀವಂ ಆಯುಂ ತವೆ ತೀರ್ದು (ಯೇ: 

ಆರಮನೆಗೆ ಪ್ರಜಾಲೋಕಕ್ಕೆ - . . ಮೊಲಗಳ್ತಲೆಯನ್ನು 
ಕವಿಯಿಸಿ (ಮಂಕ್ರಶ- ೧೫೪-೨೪): | ಮೊಲ್ಯ __ ಕಟ್ಟಲೆ] 

ಮೊಲಗಿವಿ, ಮೊಲಕಿವಿ (ನಾ). ಮೊಲದ ಕಿವಿಯ ಆಕಾರದ ಎಲೆಗಳುಳ್ಳ 
ಒಂದು ಬಗೆಯ ಔಷಧೀಸಸ್ಯ : ಏನುತಂ ಪೆರ್ಗುರುಟಿಗೆಯಂಬಿನ 
ಮೊಲಗಿವಿಯೆಂಬಿವಲ್ಲೆ ನಸ್ಕದೊಳ್‌ ಹಿತಂ (ಮುರ. ೭-೩೭). ಮೊಲಕಿವಿ ; 
* ಶಶಕರ್ಣೀ-ಮೊಲಕಿವಿಗಿಡು” (೬4೦- 0೫೯); ಮೊಲಕಿವಿಗೆಡ್ಡೆಯಂ ನೀರಿಂದ 
ಆರೆದು ಪಾನ, ಲೈಪನಂಗಳ, ಮಾಡಿಸಲು ಮೊಲದ ವಿಷ ಪರಿಹರವಹುದು 
(ಪೈರ್ಯತಾ. 11, ೨೦೪). [ಮೊಲ 4 ಕಿಮಿ ] 

ಮೊಲಗಿವಿಗ (ನಾ). ಎ ಮೊಲಗಿವಿ ; ಮೊಲಗಿವಿಗನ ಗೆಡ್ಡೆಯುಮುಂ ಜಲ 
ದಿಂದರೆದದಜ ಪಾನ ಲೇಪಾದಿಗಳಿಂ ತೊಲಗುಗುಮಾಗಳೆ ತನುವಿಂ ಮೊಲನ 
ವಿಷಂ (ಐ: ೦೩-೭೪): [ ೬ ಮೊಲಗಿವಿ ] 


ಮೊಲನಾಗರ ` ಮಲರೋಗ ' ನೋ. 
ಚ 


90-೨೦); 


ಮೊಲನಾಗರು " ಮಲರೋಗ ` ನೋ. 

ಮೊಲಪಡಿ (ನಾ). ಒಂದು ಸ್ಥಳದ ಹೆಸರು: ದಕ್ಷಿಣಂ ನೋಡಿ 
ವಟವೃಕ್ಷಮೆ  ಮೊಲಪಡಿಎ(ಯೆ) ವಟವೃಕ್ಷಮೆ ಕಡಸಿಗೆಮೊಆಡಿಯ 
(ge. vin, 30೪-7; 10ನೆಯ ಶತ). (2) 


ಮೊಲ್ಲೆ (ನಾ).ಹೆಂಗಳು ಅಥವಾ ಸಸ್ತನಿಪ್ರಾಣಿಯು ತನ್ನ ಮಗು 
ಅಥವಾ ಮರಿಗೆ ಹಾಲೂದಿಸಲು ಉಪಯೋಗಿಸುವ ಅಂಗ; ಸ್ತನ : 
“ ವಕ್ಷೋಜ ಕುಚ ಸ್ತನಮುಪಲಕ್ಷಿಸೆ ಮೊಲೆ” (ಇಸ್ನುಕೋ- ೩6-೬): ಮೊಲೆ 
ಪೊಣರ್ವೆಟ್ಟು ರೋಮಲತೆ ಬಟ್ಟೆ... ಮನ್ಮಥಾನಿಳಶಿಖ ಬೇಗೆಯಾಗೆ 
ಮದನಾಟವಿಯಂತೆವೊಲೊಪ್ಪ ತೋಲ್‌ದಳ್‌ (ಗ್ಕಸ- ೬೦೨: ಕೂದ್ರಳ) ; 
ಗಿರಿಸುತೆಯ ಮೊಲೆಗಳಳ್ಳೀಆುಂ ನೀರೇಟ್‌ಸುತಿರೆ (ಕರಣ. ೦೨-೦) ; 
ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು (ಕೀರಾನ- ೬3-0೩): 

ಮೊಲೆಬಿಡಿಸು «ಎ ಮಗುವಿಗೆ ಎದೆಹಾಲು ಕೊಡುವುದನ್ನು 

ನಿಲ್ಲಿಸು : ಅನೇಕ ಮಕ್ಕಳು ಮೊಲೆಬಿಡಿಸುವ ಸಮಯದಲ್ಲಿ ಚೆಂಡಿಮಾಡು 
ತ್ತವೆ (69). ಮೊಲೆಬೀಳು ಎ ಸ್ತನಗಳು ಜೋತುಬೀಳು: ಇದರಲ್ಲಿ 
೬.೬.೬ ಕೈಗಡಿಕೆಯರು ಮೊಲೆಬದ್ದವರು ಮುದುಗುಂಟಣಿಗಳು (ತೊರಣ- 
8-3-49). [ದೇ.॥8 ತಮಿ. ಮುಲೈ; ಮಲ, ಮುಲ; ತುಳು, ಮಿರೆ; 
ಕೊಡ. ಮೊಲೆ; ಕೋತ. ಮೊಲ್‌ ] 

ಮೊಲೈ (ನಾ). ಒಂದು ಬಗೆಯ ಸಸ್ಯ: “ ಬಾಲಪುಜ್ಬಕಾ -- ಮೊಲೆ; 
ರಸಾಂಜನ ” (೬೩೦. 006). [?./ತೆಲು. ಮೊಗಲಿ, ಮೊಗಿಲಿ] 

'ಮೊಲೆಕಟ್ಟು ' ಮೊಲೆಗಟ್ಟು ' ನೋ. 

ಮೊಲೆಕುಡಿ (ಕ್ರಿ). ಎದೆಹಾಲನ್ನು ಕುಡಿ; ಸ್ತನ್ಮಪಾನ ಮಾಡು: 
ಮೊಲೆಕುಡಿಯುವದನ್ನು ಬಿಡುವಪ್ಪೇ ವಯಸ್ಸುಳ್ಳ ಆದಳಿಮಕ್ಕಳನ್ನು 

೬. ವಾಲ್ಮೀಕಿಮುನನಿಗಳಿಗೆ ತಂದುಕೊಟ್ಟಳು (ಉರಾತ- 90). 

(ಮೊಲ್ಲೆ 4 ಕುಡಿ, ] 

ಮೊಲೆಕುಡಿಸು (ಕ್ರಿ). ಎದೆಯ ಹಾಲನ್ನು ಕುಡಿಸು; ಸ್ತನ್ಯಪಾನ 

ಮಾಡಿಸು : ತಾಯಿ ನಿನಗೆ ಮೊಲೆಕುಡಿಸುತ್ತಿದ್ದಳು (ಮುರದು. ೦-೨೪). 
[ ಮೊಲೆಕುಡಿ 4 - ಇಸ್ಕು] 

ಮೊಲೆಕೂಸು ` ಮೊಲೆಗೂಸು ' ನೋ. 

ಮೊಲೆಕೊಡು ` ಮೊಲೆಗೊಡು ' ನೋ: 

ಮೊಲೆಗಟ್ಟು, ಮೊಲೆಕಟ್ಟು (ನಾ). ಹೆಂಗಸರು ಧರಿಸುವ ಒಳಕುಪ್ಪಸ : 
ಬೆಲೆಯಿಲ್ಲದ ಮುತ್ತುರನ್ನಂಗಳಡಸಿದ ಮೊಲೆಗಟ್ಟು ಕಾಸೆ ಕಾಲ್ಗೆ ಸೆವ ಸಲೆ 


೭೪೬೬ 


30 


40 


ಮೊಲೆದುದಿ 


ನರ್ತ: 


ಶುದ್ಧ ಗೀತಚಾರಿಗೆ ಬಲುಬಿರುದಾಂತ ಕಲೆಯ ಯಸೊಪ್ಪದರೆ 
(ನೋಶತ, ೨೦-೦೭); ಕಾಲ ಕುಪ್ಪಸ ಕಸೆ ಮೊಲೆಗಟ್ಟು ಜಡೆ ರತ್ನಕೀಲಣೆಗೆಲಸ 
ದೊಡ್ಮಾಣ (003. ೩0-50). ಮೊಲೆಕಟ್ಟು : ಜೆಡೆ ಕಾಲ್ಕುಪ್ಪಸ ಮೊಲೆ 
ಕಟ್ಟು - . . ಖೇಡೆಯವೆಸೆಯಲಸುರನ ಮುಂಗಡೆಯೊಳೆಯ್ದಿ ದರಂಗನೆಯರು 
(ಕಸಂ. ೦5-0೭); ಮೈದಿಲ ಸೆಜಗಿನ ಮೊಲೆಕಟ್ಟು ದುಗುಲದೊಳ್ಳೆದಿದ 
ನಿಜಗಾಸೆಯಿಂದ ಐದಂಬನ ಮನದಾಸೆಗಳಂದದೊಳ್ಳೆದಿದರ್ಜಲಕೇಳಿಗಾಗ 
[ಮೊಲಿ 4 ಕಟ್ಟು) 
ಮೊಲೆಗುಡಿ (ನಾ). ಎದೆಯ ತುದಿ; ಕುಚಾಗ್ರೆ : ಮೊಲೆಗುಡಿಯೊಡನೆ 
ಕಕ್ಷಪುಟವಸಿತಮಾಗೆ (ಸರ್ಕಾ. ೦-೫೨). [ಮೊಲ್ಲೆ - ಕುಡ್ಠಿ] 
ಮೊಲೆಗುಡು ' ಮೊಲೆಗೊಡು' ನೋ. 
ಮೊಲೆಗೂಸು, ಮೊಲೆಕೂಸು (ನಾ). ಎದೆಹಾಲು ಕುಡಿಯುವ ಮಗು; 
ಹಸುಗೂಸು ; ಹಸುಳೆ: ಆ ಬಡಹೆಂಗಸು ಮೊಲೆಗೂಸನ್ನೂ ಬಿಟ್ಟು 
ಕೆಲಸಕ್ಕೆ ಬಂದಿದ್ದಾಳೆ (69). ಮೊಲೆಕೂಸು : ಮೊಲೆಕೂಸು ಮೊಹಲು 
ಮಾಡಿಕೊಂಡು ಹೆಗಸರೂ ಹುಡುಗರೂ ... . ನೋಡಿಯೆ: ನೋಡಿದರು. 
(ರೆಶ್ಮಿೊ, ೩). [ಮೊಲೆ 4. ಕೂಸು] 
ಮೊಲೆಗೆಲ (ನಾ). ಎದೆಯ ಪಕ್ಕೆ ; ಸ್ತನಪಾರ್ಶ್ವ : ಕಸ್ತೂರಿಯಿಂದೆನ್ನಯ 
ಮೊಲೆಗೆಲದೊಳ್‌ ಪತ್ರಭಂಗಂಗಳಂ ಚಿತ್ರಿಸುವಂ (ಕಾರಂಉ- ೩08); ಮೊಲೆ 
ಗೆಲದೊಳ್‌ ಕಸ್ತೂರಿಕಾಪತ್ರಭಂಗಮುಂ ಚಿತ್ರಿಸಿಯುಂ (ತಂಠ್ರ ಫ್ರ- ೬-೬೩ ನ); 
ನೋಡಿದಳ್‌ ಕುವರಿ ತನ್ನಯ ಮೊಲೆಗೆಲದಲ್ಲಿ ಮೂಡಿರ್ದ ಮೋಹನಗೆಣಯ 
(ನೋಶತ: ೨೪-೦೦). (ಮೊಲ್ಲೆ 4 ಕೆಲ] 
ಮೊಲೆಗೊಟ್ಟು(ನಾ)- - ಮೊಲೆಗುಡಿ; ಬೆಳರೆ ಮೊಗಂ ಮೊಲೆಗೊಟ್ಟಿನೊಳೆಸೆ 
ದಿರೆ ರ್ಪು . . - ಬೆಳದುದೆ(ದು) ಗರ್ಭಂ (೪3. 1, ೨8-80 ; 1166): 
ಲೈ |. ಕೊಟ್ಟು) 
ಮೊಲೆಗೊಡು, ಮೊಲೆಕೊಡು, ಮೊಲೆಗುಡು (ಕ್ರಿ). ಎದೆಹಾಲನ್ನು 
ಕುಡಿಸು; ಸ್ತನ್ಯಪಾನ ಮಾಡಿಸು : ಇವನು ಗಡ ಚಿಕ್ಕಂದು ಮೊಲೆ 
ಗೊಟ್ಟವಳ ಹಿಂಡಿದ (ಕುಠ್ಶಾತೂ 00-08): ದಾದಿಯರಬಲಂಗೆ ಮೊಲೆಗೊಟ್ಟು 
(ಕೋಶತ. ೦೨೫೪). ಮೊಲೆಕೊಡು : ದಿಟ್ಟ ಶ್ರೀಪುರಂದರವಿಠಲಗೆ 
ಮೊಲೆಕೊಡು ಬಾರೆ ಗೋಪಮ್ಮ (ಶಕರು 2-0೭೯-೬). ಮೊಲೆಗುಡು : 
ಪಾರ್ಥನನೆತ್ತಿ ಮೊಲೆಗುಡುತನುನಯದಿ (ಸಕತ, 08-6೭) ; ಚಂದ್ರಸುರ 
ಧೇನು ಕೂರ್ತು ಚಕೋರವತ್ಸಗೆ ಮೊಲೆಗುಡಲು (ತೋಶತ- ೦೬-೫೫). 
[ಮೊಲೈ |. ಕೊಡ್ಕು) 
ಮೊಲೆಗೊಳಿಸು (ಕ್ರಿ)- =ಮೊಲೆಗೊಡು: ಮೇಲುದ ಕೆಲಕಡೆಗೆ ಮಜಮಾಡಿ 
ಮುದ್ದಿಸಿ ಮೊಲೆಗೊಳಿಸಿ ತೂಪಿಬ್‌ದು (ಕರಣ: ೬-೪8-36); ಮಾಯೆಯನೆ 
ಮೊಲೆಗೊಳಿಸಿ ಹಾಲ್ಗುಡಿಸಿ, ಈ ತಾಯಿ ಗಾಯತ್ರಿಮಂತ್ರಕ್ಕೆ ಭಾಷ್ಯ 
ಬರೆದವಳು (6ರಳು- 30-೪). [ಮೊಲ್ಲೆ 4 ಕೊಳ್‌ 4 - ಇಸು) 
ಮೊಲೆತುದಿ " ಮೊಲೆದುದಿ' ನೋ: 
ಮೊಲೆತೊಟ್ಟು `ಮೊಲೆದೊಟ್ಟು' ನೋ. 
ಮೊಲೆತೊರೆ (ಕ್ರಿ). ಸ್ತನದಲ್ಲಿ ಹಾಲು ಚಿಮ್ಮಿಬರು ; 'ತಾಯ್ಸಳುಮ್ಮಳಿಸ 
ಲಾಗದು ಕಟುಗಳಂ ಬಿಡಿರೆ ಬೇಗ ಮೊಲೆತೊರೆದು ಮಜ:ಗುವವು ಕಟುವಂ 
ಬಿಡಿರೆ (ಬಸರ. ೯-00೬); ಅಳುವ ಕಂದನ ದನಿಯ ಕೇಳುತೆ ಮೊಲೆತೊರೆಯೆ 
(ತಾಳ್ಮಫಾ- ೩: [ಮೊಲ್ಲೆ 4 ತೊರೈ] 
ಮೊಲೆದಾಣ (ನಾ)- ಇ ಮೊಲೆಗೆಲ : ನಿನ್ನೆಡೆಯೊಳಗೆಳ್ಳಿನಿತೂಣೆಯವಿಡದ 
ಕಾರ್ಯಗಳ ಕಾಣಿಸಿಕೊಂಡೆನಾದೊಡೆ ಕೇಳು ಮುಡಿ ಮೊಲೆದಾಣವ ನಿನಗಿತ್ತ, 
ಛಲ್ಲ (ಕಂನರಿ- ೬-೦೬6)- [ಮೊಲ್ಲೆ -.- ತಾಣ] 


(ಕಂನರಿ- ೨೩-೦೦೮). 


ಮೊಲೆದುದಿ, ಮೊಲೆತುದಿ (ನಾ). - ಮೊಲೆಗುಡಿ ; ತನ್ನೆಡಗೈಯ 
ಕೊನೆವೆರಳಿಂ ಬಲದೆ ಮೊಲೆದುದಿಯವುಂಕಿ ಕಡೆಗಣ್ಣಲಿ ಮೊಗವನಿರೆ ನೋಡಿ 


ಮೊಲೆದೊಟ್ಟು ೭೪೬೭ ಮೊಲೆವೊು 
- « - ನಲಿವ ಕಂದನೆನೆಂದು ಪಡೆದಪೆನೋ (ಗಳ್ಳಳಾ. ೩-0೩) : ಲಲನೆ... ಬೆಸಕೆಯ್ದುಗುಂ (ಕಣ, ೦೬೦-೭3); 
ಮೊಲೆದುದಿಯೊಳಗಿಆ'ದವನೆದೆಧೈರ್ಯವ ತೊಲಗಿಸುತಿರ್ದಳೇನೆಂಬೆ (ಕೂತು. ತಪ್ಪಿ ಅಪ್ಪಿದವರ ತಲೆಯ ಕೊಂಬ ಕೂಡಲ ಸಂಗಮದೇವ (6೫5. ೬೪೦); 
೬-೮೩). ಮೊಲೆತುದಿ : (4). [ಮೊಲೆ ತುದಿ] ಸಿಂಗದ ಮೊಲೆಯುಂಬ ಮಜ್‌ಯೂಾನೆ , , « ಮುಂಗುಲಿಯೊಡನಾಡುವೆಳ 


ಮೊಲೆದೊಟ್ಟು, ಮೊಲೆತೊಟ್ಟು (ನಾ). ಇ ಮೊಲೆಗುಡಿ: ಆ ಮಗುವಿನ 
ಬಾಯೊಳು ಮೊಲೆದೊಟ್ಟು  ಕಿತ್ತುಹೋಹಂದದಿ ತುಯ್ದು (ನೀಂ. 
08-೬೬); ತೊರೆದ ನುಣ್ಮೊಲೆಯನೀಂಟುತೆ ಪೆಸರ್ಗಾಯದ ಬೆರಲೊಳು 
ಮೊಲೆದೊಟ್ಟ ಪಿಡಿದು ಮರಳ್ಸುಣೆ (ಲತ. ೦೬-೬೬): ಮೊಲೆತೊಟ್ಟು: 
ಮಗು ಮೊಲೆಯುಣ್ಣುವಾಗ ಮೊಲೆತೊಟ್ಟಿನ ರಕ್ಷಣೆಗುಗಿ ಹಾಕುವ ಕಾಪು 
[ಮೊರೆ 4. ತೊಟ್ಟು] 
ರೋಗ ' 


(Nipple. 2099). 


[ 
1k 


ನೋ. 


ಮೊಲೆನಾಗರ ುಲರೋಗ ' ನೋ. 
ಮೊಲೆನಾಗರು ` ಮಲರೋಗ ' ನೋ. 
ಮೊಲೆನೀರು, ಮಲನೀರು, ಮಲ್ಲೀರು (ನಾ). ಮದುವೆಯ 


ದಿನದಂದು ವಧು ಮತ್ತು ವರ- ಇವರಿಗೆ ಬೇರೆಬೇರೆಯಾಗಿ. 
ಅವರವರೆ ತಾಯಿ. ಅಕ್ಕ: ತಂಗಿ ಮೊದಲಾದ ಸುಮಂಗಲಿಯ 
ರೊಂದಿಗೆ ಚಪ್ಪರದಲ್ಲಿ ಕೂರಿಸಿ. ಅರಿಸಿನ ಬೆರಸಿದ ನೀರಿನಲ್ಲಿ 
ಮಾಡಿಸುವ ಮಂಗಳಸ್ಸಾ ನ ; ಮೊಲೆನೀರ ಮಿಂದವರೆಲ್ಲರೂ ಹೆಂಡತಿಯ 
ರಾಗಬಲ್ಲರೆ (8659, ೨೪೬-೧೦೨೪); ಜಲದುಡಿಕೆಯ ತುಂಬಿ ಮೊಲೆನೀರ 
ಮಾವವರೆಲ್ಲರು ಅಮಲನ ಗುಣನೇಮವ ಮಾತಾಡಲೇಕೆ (ಕೋಂಕಾಂ. 
೧೬-೨); ಮಗನ ಮುದುವೆಯೊಳು ಮೊಲೆನೀರಿನೊಳು ಮೆಟ್ಟಿ ಮಿಗೆ 
ಹರುಷದಿ ಮಾಯಬೇಕು (ಕಸಂ: ೦೯-೨೦೦); ಸುದತಿ ಮೊಲೆನೀರ 
ಮಾವಳು ಮಗನ ಮದುವೆಯಲ್ಲಿ (೫೫. ೨೬-೪). ಮಲನೀರು : 
(ಎಸಮ್ಮಿ. ೫111, ೪). ಮಲ್ಲೀರು: ಆ ಅಲೆಗುರುಳನ ರಾಶಿಯನ್ನು 
ಆ 'ಮಲ್ಲೀರಿ'ನ ದಿನವೇ ನೋಡಿ ಅನಂದಪಟ್ಟಿರಲಿಲ್ಲವೆ? (ಶಾಳತೊ. 0: 
[ಮೊಲೈ 4. ನೀರು (ನೀರ್‌). pಈ ಶಸ್ಥಕ್ಕೆ ಸಂಬಂಧಿಸಿದಂತೆ 
ತಮಿಳು, ಮಲಯಾಳಂ, ತೆಲುಗು ಭಂಷೆಗಳಲ್ಲಿ ಜ್ಞಾ. ತಿಶಬ್ಬಗಳಿಲ್ಲ. ಆದರೆ 
ತಮಿಳಿನ 'ಮಣ್ಣುನೀರ್‌' ( = ಸ್ನಾನಯೋಗ್ಯವಾದ ನೀರು), 
* ಮಣ್ಣುಜು ' ( ಎ ಸ್ನಾನ ಮಾಡಿಸು) ಎಂಬ ಶಬ್ದಗಳನ್ನು ಇದರೊಂದಿಗೆ 
ಹೋಲಿಸಬಹುದು] 
ಮೊಲೆಬರ್‌, ಮೊಲೆಬರು (ಕ್ರಿ)- 
ಕಳವಿಗೆ ಬಜೆ ಗಂಧಕ ಪೂ: 
ಫೃತದಿಂದೆಂಬುಜಾಕ್ಷಿಯರ್ಗೆಟ್‌ಯೆ 


ಗಳು ಮೂಡು : ರಜನಿ ಕೃತಾಂಜಲಿ 
ಬಿಮ್ಮು ತವೆ ತಿಲತೈಲಜಳ್ವಾನಿತ 

ನಸ್ಕಮಂ ಮೊಲೆಬರ್ಕುಂ (ರೋಕೋತ. 
6-0೦). ಮೊಲೆಬರು : ಯನು ಅರಗು, ಬಜಿ ಸಹ 
ಮೊಸರು ಎಣ್ಣೆಯಲ್ಲಿ ಪೂಸಲು ಮೊಲೆಬರುವುದು (ಆನೇ: 00೭)- 

[ಮೊಲೈ | ಬರ್‌ (ಇವರ್‌)] 

ಮೊಲೆಬರು " ಮೊಲೆಬರ್‌' ನೋ: 

ಮೊಲೆಬಾವು (ನಾ)- ಮೊಲೆಹಾಲು ಹೆಚ್ಚಾಗಿ. ಮೊಲೆಯು ಬಿರುಸಾಗಿ 
ಊದಿಕೊಳ್ಳುವ ಒಂದು ಬಗೆಯ ಬಾಣುಶಿರೋಗ : ಮಗುವಿಗೆ 
ಪಾಲು ಕೊಡುವುದರಿಂದ ಅಥವಾ ಹಿಂಡಿ ತೆಗೆಯುವುದರಿಂದ ಮೊಲೆಬಾವನ್ನು 
ಶಮನಮಾಡಬಹುದು (ರ): [ಮೊಲ್ಲೆ _ ಬಾವು] 

ಮೊಲೆಮರಿ (ನಾ): ತಾಯಿಯ ಹಾಲುಕುಡಿಯುವ ಮರಿ; ಎಳೆಯ 
ಮರಿ: ಈದಿಹ ಕೇಸರಿಯಾ ಹಲ ಮೊಲೆಮರಿಯಾ ಎಳೆತರುತವನಾಂ 
ಪಳಗಿಸುವೆ! (ಕಶ್ಕೆಕ- 0-3)- [ಮೊಲ್ಲೆ 4 ಮರಿ (ಆ ಮಣ್‌)] 

ಮೊಲೆಯುಣ್‌,. ಮೊಲೆಯುಣು, ಮೊಲೆಯುಣ್ಣು (ಕ್ರಿ). ಎದೆ 


ಗಜಹಿಸ್ಟ 


ಹಾಲನ್ನು ಕುಡಿ; ಸ್ತನ್ಯಪಾನ ಮಾಡು: ಬೆಸಕಿಯ್ಯ ಪೆಂಡರ 
ಮೊಲೆಗಳಂ ಸೀರೆಯಿಂ ಕಟ್ಟಿಸಿ ಕೂಸುಗಳಂ ಮೊಲೆಯುಣಲೀಯದೆ! 


46 


ನಾಗನ ಕಂಡಂಗಜ ವಿಸ್ಮಿತನಾದ (ನಾಜತ- ೬-೩): ಮೊಲೆಯುಣು ; 
ಬಿನದದಿಂ ಮೊಲೆಯುಣುವ ತಾಯಾನನ; ಕಿಗ್ಗಣ್ಣಿಂದ ನೋಡುತ 
(ಸಾಕಣ ೩-೩೭). ಮೊಲೆಯುಣ್ಣು ; ಘನನಿತ್ಯತೃಪ್ತನಂ ಮೊಲೆಯುಣ್ಣ 
ನೆಂದು. - . ಅಳುವರಾ ಮಾತೆಪಿತರು (ಸಿಠ್ಕಂಾ- ೨-೦೦). 

[ಮೊಲ್ಲೆ 4 ಉಣ್‌] 

ಮೊಲೆಯುಣಿಸು (ಕ್ರಿ) ಮಗುವಿಗೆ ಎದೆಹಾಲು ಕುಡಿಸು, - ಸ್ತನ್ಯಪಾನ 
ಮಾಡಿಸು : ಒಮ್ಮೆ ಕಳುಹಿ ಕೊಡ್ಕು ವೆನು ಮೊಲೆಯುಣಿಸಿ 
ಕಿರುಬಾಲನಾಣೆ (ಕುತ. ೩೩-೪); ಬೊಲೆಯುಣಿಸಿದ ನಂತರ ಈ ಭಾಗವನ್ನು 
ಚೊಕ್ಕಟವಾಗಿ ತೊಳೆದು ಒರಸಲು ಅಸಡ್ಡೆ ಮಾಡಿದುದರಿಂದ ಹೀಗಾ: 
ೈತುಕೆಮು. ೩೪). [ಮೊಲೈ 4- ಉಣಿಸ್ಸು] 

ಮೊಲೆಯುಣು " ಮೊಲೆಯುಣ್‌ ' ನೋ. 

ಮೊಲೆಯುಣ್ಣು ' ಮೊಲೆಯುಣ್‌' ನೋ. 

ಮೊಲೆಯೂಡು (ಕ್ರಿ), ಎ ಮೊಲೆಯುಣಿಸು : ಸುಕೌಸಳಸ್ವಾಮಿಯಂ 
ಮೊಲೆಯೂಡುವ ದಾದಿ ಸುಬ್ರತೆಯೆಂಬೊಳ್‌ (ನಡಾ, 98 --03); ಆ. 
ಗೃಹಸ್ಥನ ಹೆಂಡತಿ ಸೆಜಂಗನಿಕ್ಕಿಕೊಂಡು ಮಗಂಗೆ ಮೊಲೆಯೂಡುವುದಂ 
ಕಂಡು (ಶುಶತಂ- ೨೨೯-೩); ಈ ಮನೋಹರೆಕ್ರೀಡನನೆತ್ತಿಕೊಂಡು' ಮೊಲೆ 
ಯೂಡಿದ - - , ಈ ಭವತ್ಸತಿ ಯಶೋದೆ ಕುಲಕ್ಕೆ ಯಶೋದೆಯಲ್ಲಳೆ 
(೬ಎ. 3-59). [ಮೊಲ್ಲೆ 4 ಊಡ್ಕು) 

ಮೊಲೆವಾಲ್‌, ಮೊಲೆವಾಲು, ಮೊಲೆಹಾಲು (ನಾ).ಮಾನವಸ್ತ್ರೀ ಮತ್ತು 
ಸಸ್ತನಿಸ್ತ್ರೀಪ್ರಾಣಿಗಳ ಎದೆಯಲ್ಲಿ ಉತ್ಪತ್ತಿಯಾಗುವ ಹಾಲು ; 
ಎದೆಹಾಲು ; ಸ್ತನ್ಯ: ಮದಂ ಮದಮನಾಳ್ವವಿವೇಕತೆಯಿಂದಮಲ್ಪೆ, 
ತೊಲಸ್ತಿನ ಮೊಲೆವಾಲನುಂಡ ಗುಣಮಿಂತಿವನಾರ್‌ ಕಿಡಿಪರ್‌ ನರೇಂದ್ರ 
ರೊಳ್‌ (ಕಂಶರಾ. ೦೨-6); ಉಡ ಮೊಲೆವಾಲ ಪವಣಂ ಕೊಂಡು 
ಬಿಸುಟ್ಟೊಡಲ ಪವಣನಿದು ಪೆವಣೆಂದು (ತುಳುಮಾ- ೩-6) ; ಪಾದವೆ 
ತೊಟ್ಟಿಲ್‌ ರೇಣುವೆ ಬಾಯ್ವೆಣ್ಣೆ ನಖರುಚಿಯೆ ಮೊಲೆವಾಲ್‌ (೩56. 8-ಟಿ. 
ಮೊಲೆವಾಲು ; ಕಜುವನಗಲಿಸಿ ತಾಯ ಮಲುಗಿಸಿ ಮೊಲೆವಾಲ ಕಣಿದುಣ 
ಬೇಡವೊ (645. 6೯) ; ನಿಮ್ಮವ್ವೆಯಾ ಮೊಲೆವಾಲ ಬಲುಹಿನಲಿ ರುಯನೀ 
ಕ್ಷಶ್ರಿಯನು (ಕುರ್ಮಾಕ- 0-೬೬) ಹಸಿದತ್ತು ಮೊಲೆವಾಲಿಂಗೆ ಮೊಗಸುವಡಿದು 
ವಿಚಿತ್ರವಲ (ತೊರರಾ- ೦-6-೬೪). ಮೊಲೆಹಾಲು : ಅಂಕೋಲೆಯ ಬೇರಂ 
ಮೊಲೆಹಾಲಲ್ಲಿ ತೇದು ಹಚ್ಚಲು ಕಣ್ಣುಹೂವು ದಃಟ್ಗುಂ (೧ಕ್ಮಂ."0) ; 
ಸಾರಗದ ಕೊಂಬನ್ನು ಮೊ 
ಗುಣಮಕ್ಕುಂ (ಸತತ. ೭೪). 

ಮೊಲೆವಾಲು " ಮೊಲೆವಾಃ 


ವುದು 


[ಮೊಲ್ಲೆ 4- ಪಾಲ್‌] 
> ನೋ. 
ಮೊಲೆವಡಿ (ನೂ). ಮೊಲೆತೊಟ್ಟು ಒಳಗೆ ಸೇರಿಕೊಳ್ಳುವ ಒಂದು 


ಬಗೆಯ ಸ್ತನರೋಗ : ಕೊಗ್ಗಿಯಂ ತಂದು . - . ಇಕ್ಕಿ ಹಿಮ್ಮಡಗಲು 

ಮೊಲೆವಿಡಿ ಮಾಣ್ಣುಂ' (2ಕ್ಮಿರ. ೦೪). [ಮೊಲೆ  ಪಡ್ಮಿ?] 
ಮೊಲೆವೆಳು (ಕ್ರಿ). ಮೊಲೆಯನ್ನು ಹೊಂದಿರು ; ಹೆಣ್ಣುತನವನ್ನು 

ಪಡೆದಿರು ; ಹೆಣ್ಣಾಗಿರು ; ನಿನ್ನಂ ಪೆತ್ತಳ" ಮೊಲೆವೆತ್ತಳೆ ವೀರಜನನಿ 

ವೆಸರಂ ಪೆತ್ತಳ್‌ (ಗಾಯ: ೪-೩3). [ಮೊಲ್ಲೆ _ ಪೆಬ್ಬು] 
ಮೊಲೆವೊಜು (ಕ್ರಿ). ಎ ಮೊಲೆವೆಯು: ಮೊಲೆವೊತ್ತ ತೈಲಜನನಿಯ ಕೆಲದೊಳ್‌ 

ರಂಜಿಪರೆ ಮಾಸೆವೊತ್ತಣ್ಣಂಗಳ (ಅತಫು- 0-೬೫): ತೆರಗಿನಕಾಯ ತೋರದ 

ಮೊಲೆವೊತ್ತ ಲತಾಂಗಿಯ ಬಂದುಗೆವಾಯ ರಂಗಿಪ ಚೆಂದುಟಿ (ಕತ. 
[ಮೊಲೆ 4 ಪೊ] 


0-೩೭). 


ಮೊಲೆಹಾಲು ' ಮೊಲೆವಾಲ್‌' ನೋ. 

ಮೊಲ್ಲಾಗರ ' ಮಲರೋಗ' ನೋ. 

ಮೊಲ್ಲೆ, ಮಲ್ಲೆ (ನಾ)- ಮಲ್ಲಿಗೆಯ ಜಾತಿಗೆ ಸೇರಿದ ಒಂದು ಬಗೆಯ 
ಬಳ್ಳಿ ಮತ್ತು ಅದರ ಹೂವು ; ಕುಂದಃ--ಈ ೨ ಮೊಲ್ಲೆ” 
(೫3ಣ. ೧06) ; ಫುಲ್ಲಶರಂಗಿಸುವೆಡೆಗಿವೆ ಗಳೆನಿಸಿ ತುಣುಗಿ ಮಲ 
ರ್ದಲರ್ದೆಸೆವಿ ಮೊಲ್ಲೆಯುವೊಲಿಸಿದ ನಲ್ಲರ ಲಲ್ಲೆಯುಮಾರಾರ ಮನ 
ಮುಮು ಸೋಲಿಸದೇ (608. 00-009) ; ಸರಸಿರುಹಂ ಸುರಗಿ ಮೊಲ್ಲೆ 
ಪೊಸಸಂಪಗೆಯಾ ಅರಲಿಂ . . . ಜನೇಶ್ವರನ ಪಾದಮಂ ಪೂಜಿಸಿದಂ 
(ರರ್ನಾಮ್ಮ, ೫-೩೭) ನ ಇರವಂತಿಯ ಕಂಪು ಮೊಲ್ಲೆಯೊಂದುರವಣೆಗೆಂಪು 
ಮಳಿಗೆಯ ಕಂಪು (108. 3-40). ಮಲ್ಲೆ; ಪರಿಮಳವಾಂತ ಮಲ್ಲೆಯ 

ಳ್ಳ ಳೊಪ್ಪದುವು (1050. ೩-೯೬). 

[ದೇ.॥ ತಮಿ. ಮುಲ್ಲೈ ; ಮಲ. ಮುಲ್ಲ; ತೆಲು. ಮೊಲ್ಲ] 

ಮೊಲ್ಲೆಗ (ನಾ). ದಿಕ್ಕಿಲ್ಲದವನು ; ನಿರ್ಗತಿಕ : ಮಲ್ಲಿಗೆಯೆ ಹೇಳವಧಿಯಂ 
ನಿಮ್ಮಲ್ಲಿಗೆಯ್ತದಿದ್ದೆ ನಲ್ಲಾ ಮೊಲ್ಲೆ ಖೆ ಹೇಳಿದಕೆ ಮೊಲ್ಲೆಗನಾದೆನೇಗುವೆನು 
(0x4. 98-00)- [ಮೊಲ್ಲೆ,  -ಗ್ಯ] 

ಮೊಲ್ಲೆಯ (ನಾ). (?) ; " ಮೊಲ್ಲೆಯಂ ನಿಷ್ಮೂರವು” (656. ೪). 

[83] 

ಮೊಸರ್‌. ಮೊಸರು, ಮೋರ್‌ (ನಾ): ನಸುಬಿಸಿಯಾದ ಹಾಲಿಗೆ 
ಹೆಪ್ಪುಹಾಕಿದ ನಂತರ ಉಂಟಾಗುವ ಗಟ್ಟಿಗೊಂಡ ಪದಾರ್ಥ ; 
ದಧಿ: ನೆಲ್ಲುಂ ಮೊಸರುಂಗುಡಿದಂತಲ್ಲದೆ ತಲ್ಲಣಿಸದಲಸದಿಡು ಮೃದು 
ಪದಮಂ (1008- ೨-೪) ; ಪೆಸೆರ್‌ ನಿನಗೆ ಕೇಳೀ ಮೊಸರ (5೦ತು: ೩-೬೦): 
ಹೆಪ್ಪಿಟ್ಟೊಡೆ ಪಾಲ್‌ ಮೊಸರಾಗಿಪ್ಪಂತಿರೆ ನಿ/ರ್ಗಳಾಗಲರಿಗುವೆ (ರರ್ಮಾನ. 
9೦-೮೬೭): ಮೊಸರು : ಚಂದದೋಗರದೊಳಗೆ ಚಂದ್ರಿ! 
ಹಳುಕಿನಂದದೆಮ್ಮೆಯ ಮೊಸರು. . . ಎಲ್ಲವನನಿಸಿ ಕಟ್ಟಿ ಕೊಟ್ಟಳು (ರಣ. 
೨-೩೩) ; ಮೊಸರ ಮಾಜಲು ಫೋದರೆ ನಿನ್ನಯ ಕಂದ ಹೆಸರೆ;ನೆಂದೆಲೆ ಕೀಳದ 
(ರಂದ. ೦-೯೦-೨) : ಯಾವಾಗಲೂ ಮಜ್ಜಿಗೆ ಅಥವಾ ಮೊಸರು ಸೇವಿಸಲು 
ಮರೆಯದಿರಿ (8೫. ೬೪) ; ಒಲ್ಲದ ಗುಡನಿಗೆ ಮೊಸರಲ್ಲಿ ಕಲ್ಲು (ಉರಿ). 
ಮೋರ್‌ : ಸಾರತರೋಕ್ತಿಗೆ ನೆಲ್ಲುಂ ಮೋ: 
ರವರ್ಗೊರೆ ನಿಬಂಧನಟೀಕಾಕಾರಂಗಲ್ಲದೆ ಪೆಜಂಗೆ ಕೋ(ಳ್ವೊ]ದಪ್ಪದೇ 
(80ತಿಪು- 00--063)- [ದೇ;॥ ತಮಿ. ಮುಚರ್‌; ಮೋರ್‌; ಮಲ, ತೊದ. 
ಮೋರ್‌ ; ತುಳು. ಮೊಸರು ; ಕೊಡ. ಮೋರೀ ; ಕೋತ. ಮೊಚ್‌] 

ಮೊಸರಣ್ಕ (ನಾ). (ಶುಭಕಾರ್ಯದಲ್ಲಿ ಬಳಸುವ ಮಂಗಳದ್ರವ್ಯಗಳ 
ಲ್ಲೊಂದಾದ) ಮೊಸರಿನ ಲೇಪನ : ರನ್ನದ ಕನ್ನಡಿವೆರಸು ಸರ್ವಧುನ್ಯದ 
ನಡುವಿರೆ ಮೊಸರಣ್ಯೆ ವೆರಸಿದೆಳದಳಿರ್ಗಳಸಂ (60 ಪು- ೪-೩): ಸಿರಿಗನ್ನಡ 
ಮೊಸಪಣ್ಕೆ ವೆರಸಿದೆಳೆದಳಿರ್ಗಳಸಂಗಳ ಲೀಲೆವೆರಸಿ ದಂಪತಿಯಂ ಪ್ರೋ ಒರ, 
ವೇಬಕಿಂಬ ತೆಅದಿಂ ಸೊಗಯಿಸಿದಂದು (ಸುಳುತತಿ- 00-೩೭ ರಗಳ) ; ಸರ್ವ 
ಧುನ್ಮಂ ಮೊಸರಣ್ಯೆ ಕಟ್ಟುಂಕೆ. . . ಕಣ್ಣೊಳಿಸುತಿರ್ದುವು (ಕೃತ್ಪಫ್ಯ. ೪-೬). 

[ವೊಸರ್‌ 4 ಅಣ್ಣೆ] 

ಮೊಸರನ್ನ (ನಾ): ೧. ಮೊಸರಿನಲ್ಲಿ ಕಲಸಿದ ಅನ್ನೆ : ಸುನಂದ ಬರೀ 
ಮೊಸರನ್ನ ತಿಂದು ಹೊರಗೋಡಿ ಬಂದಿದ್ದಳು (ರೂರಟ್ನಿ- ೬) ; ಕತ್ತೆ ಮೊಸ 
ರನ್ನದ ರುಚಿ ಬಲ್ಲುದೆ ? (ಣರ). ೨. ಮೊಸರಿಗೆ ಉಪ್ಪು. ಹಸಿ 
ಮೆಣಸು. ಒಗ್ಗರಣೆ ಮುಂತಾದುವನ್ನು ಹಾಕಿ ಕಲಸಿದ ಅನ್ನ: 
ಪ್ರಯಾಣಕಾಲದಲ್ಲಿ ತಿನ್ನಲು ಮೊಸರನ್ನ ಮತ್ತು ಪುಳಿಯೋಗರೆಯನ್ನು 
ಮಾಡಿಕೊಂಡು ಬಂದಿದ್ದೇನೆ (ರೊಂ). 

[ಮೊಸರು (< ಮೊಸರ್‌) - ಅನ್ನ] 
ಮೊಸರವಲಕ್ಕಿ (ನಾ). ಹಸಿಮೆಣಸಿನಕಾಯ್ಕಿ ಕೊತ್ತಂಬರೀಸೊಪ್ಪ. 


೩5 


೭೪೬೮ 


ಮೊಹರಂ 


ಉಪ್ಪು ಮತ್ತು ಒಗ್ಗ ರಣೆಯೊಂದಿಗೆ ಮೊಸರಿನಲ್ಲಿ ಕಲಸಿದ ಅವಲಕ್ಕಿ : 
ಅಡಕೆಹಾಳೆಯ ಪೊಟ್ಟಣಗಳಿಂದ ಮೊಸರವಲಕ್ಕಿ . - , ಮೊದಲಾದ ತಿಂಡಿ 
ಗಳನ್ನು ರಾಮಚಂದ್ರನಿಗೆ ಕೊಟ್ಟರು (ಕಳಶು- ೩)- 
[ಮೊಸರು (ಇ ಮೊಸರ?) 2. ಅವಲಕ್ಕಿ] 
ಮೊಸರು " ಮೊಸರ್‌ ' ನೋ. 
ಮೊಸರುತನ(ನಾ). ಹಾಲು ಹೆಪ್ಪಾಗುವಿಕೆ,... ಗಟ್ಟಿಯಾಗುವಿಕೆ : ಹುಳು 
ಕುರೆಯ ಚೂರ್ಣವನು ನೀರಿಲ್ಲದೆ ಕಡೆದ ಮಜ್ಜಿಗೆಯಲ್ಲಿ ,. . ಇಕ್ಕಿ... 
ನೆನೆದ ಮಳಲಿನಲ್ಲಿ ಹೂಳುವುದು . . . ಹೊತ್ತಿನಿಂದ ಮೊಸರುತನವನೆಯ್ದು. 
ವುದು (ಛೂ. ೭)- [ಮೊಸರು (ಎಮೊಸರ್‌) | - ತನ] 
ಮೊಸರುಭೋಜನ (ನಾ):.= : ಮೊಸರನ್ನ ೧: ರಾಮೇಲಿಂಗ ೫ ೬ 
ಉದಯದ ಕಾಲದಲ್ಲಿ ಮೊಸರುಭೋಜನದ ನೈವೇದ್ಯ . ೬ ಕೊಟ್ಟ 
ಮಾನ್ಯ (ಎಕೆ: ೫೬ ಹೊಳಲ. ೭೩-೦೦; 1516). 
[ಮೊಸರು ( ಆ ಮೊಸರೀ) 4 ಭೋಜನ 
ಮೊಸರುವಡೆ, ಮೊಸರೊಡೆ (ನಾ). ಮೊಸರಿನಲ್ಲಿ ನೆನಸಿದ ವಡೆ: ತೈರು 
ವಡೆ : ಮಧ್ಯಾಹ್ನದ ತಿಂಡಿಗೆ ಮೊಸರುವಡೆ, ಜಾಮೂನು ಮಾಡಿದ್ದೆ 
(649). ಮೊಸರೊಡೆ ; ತಿಳಿದಂಸ್ಟ್‌ದಿಂದ ಬೆಂದೊಡೆಯ . . , ಮೊಸರಿ 
ನೊಳಗಿಕ್ಕೆ ಮೊಸರೊಡೆಯೆಂಬ ಹೆಸರಾಯ್ತು (ಸೂಕಣ"- ೦-೬೦); ಶಿವೂ 
ಪೇಟೆಯಲ್ಲಿ ಮೊಸರೊಡೆ ಕೊಂಡು ಹೊಟ್ಟೆತುಂಬ ತಿಂದ (ಉಂಟ. ul) 
[ಮೊಸರು (೬. ಮೊಸಂ?) _. ವಡೆ] 
ಮೊಸರೊಡೆ * ಮೊಸರುವಡೆ ' ನೋ. 
ಮೊಸರೋಗರ (ನಾ). ಎಮೊಸರನ್ನ ೧: ಪಸಿವಸೈೈ . . . ಮೊಸರೋಗ 
ರವೆ ಸಾಲ್ವೂದೆಮ್ಮ ದೇವಂಗೆ (ಸರೆ, ೭-೧೩೪); ಒಬಳ ಅಕಿ ಮೊಸರೋಗರೆ 
(33೩2. 28-1, ೩೭೬-೯; 1276) [ಮೊಸರ್‌ 4. ಓಗರ] 
ಮೊಸರ್ಗೂಟು್‌ (ನಾ). ಎ ಮೊಸರನ್ನ ೧ : ಮೊಸರ್ಗೂಟು ವಿಧಿಯಿಂದೆ 
ಸೊಸೆ ಭರದಿ ಬೀಟ್ವಾಲಿಕಲ್ಲಂ ನಿವಾರಿಸುಗುಂ (ಊೋಕೋಶ. ೬-೦೦). 
[ಮೊಸರ 4 ಕೂರಿ] 
ಮೊಸರ್ವೊಟ್ಟು (ನಾ). ಮೊಸರಿನ ಹನಿ: ದೂರ್ವೆಬಿಸಿ;ದೆಮೆ ಮೊಸ. 
ರ್ವೊಟ್ಟನಿಟ್ಟು (ಶಾರ್ಕ್ಯಫು- ೩-00)... [ಮೊಸರ್‌ 4 ಬೊಟ್ಟು] 
ಮೊಸಳೆ * ಮೊದಳೆ ' 
ಮೊಸಳೆಮಡು ' ಮೊದಳೆಮಡು ' ನೋ. 
ಮೊಸಳೆಯರಸ (ನಾ). ಒಬ್ಬಾತನ ಹೆಸರು : ಜಗಳ[ಪು]ಗದ ಮೊಸಳೆ 
ಯರಸರ ಪ ೫ ೫ x (8322. 1x-i, ೩೦-೩ ; 900). [ಮೊಸಳ್ಳೆ--ಅರಸ್ಮ) 
ಮೊಹತರ್ಫ (ನಾ). ಅಂಗಡಿ, ಎಣ್ಣೆಗಿರಣಿ, ಮಗ್ಗ, ಮನೆ 
ಮುಂತಾದುವುಗಳ ಮೇಲೆ ಹಾಕುವ ಒಂದು ಬಗೆಯ ತೆರಿಗೆ ; 
(ರೃಸಗೆ- 31, ೫೩೬) ; (ಮೈಗೆಕೆ. 1೪, ೭೬£)- 
ಹಾರ. ಮುಹತರಿಫಾ ; ಮರಾ. ಮೋಹತರಫಾ, ಮೋಹತರ್ಫಾ) 
ಮೊಹಬತ್‌ ' ಮೊಹಬತ್ತು ' ನೋ. 
ಮೊಹಬತ್ತು. ಮೊಹಬತ್‌ (ನಾ). ಪ್ರೀತಿ ; ಅಕ್ಕರೆ : : ಮೊಹಬತ್ತಿನಿಂದ 
ಬರದು ಇದ್ದ ಕಾಗದ ಬಂದು ತಲಪಿ ಬಂದ ವಿವರೆ ಖುಷಿಯಿಂದಾ ತಿಳಿದು 
ಬಂದು (ಕಕೇಂತ್ರ- ಊ೪)- ಮೊಹೆಬತ್‌ ; ತಾವು ನನ್ನನ್ನು ಒಂದು ವಸ್ತಾ 
ಅಂತ ಮೊಹಬತ್‌ನಿಂದ ಕಾಪಾಡಿದ್ರಿ (ಮುಂ 26೬). 
[“-ಅರ. ಹಿಂ. ಮುಹಬ್ಬತ್‌ ; ಮರಾ. ಮೋಹಬರ್ತ] 
ಮೊಹರ ` ಮೊಹರು ' ನೋ. 
ಮೊಹರಂ, ಮುಹರ್ರಮ್‌ (ನಾ) - ಮಹಮ್ಮದೀಯವರ್ಷದ 
ಮೊದಲನೆಯ ತಿಂಗಳು ಮತ್ತು ಹಸನ್‌, ಹುಸೇನ್‌ 
ಎಂಬಿಬ್ಬರು ನಾಯಕರ ಸಾವಿನ ಪವಿತ್ರಸಂದರ್ಭದ ನೆನಪಿನಲ್ಲಿ, ಆ 


ಷೊ 
ನೋ. 


ಮೊಹರಿ, 


ತಿಂಗಳಿನಲ್ಲಿ ಆಚರಿಸುವ ಹಬ್ಬ: ಅಲಾಬಿಹಬ್ಬ; ಬಾಬಯ್ಯನ 


ಹಬ್ಬ ; ಒಂದು ಮಸೀದಿ ಇದೆ. ಹಾಗೆಂದ ಮೇಲೆ “ಮೊಹರಂ” 
ಇರಬೇಡವೆ ? (೫ರು, ೪). ಮುಹರ್ರಮ್‌ ; 'ಮುಹರ್ರರ್ಮ' 


ಎಂಬುದು ಮುಸ್ಲಿಂ ವರ್ಷದ ಮೊದಲನೇ ತಿಂಗಳಿನ ಹೆಸರು, ಅರಬ್ಬೀ 
ಭಾಷೆಯಲ್ಲಿ "ಮಂಹರ್ರಮ್‌' ಎಂದರೆ "ಪವಿತ್ರ" ಎಂದು ಅರ್ಥವಾಗುತ್ತದೆ 
(ಉಮರಾ, ೪), [4-ಆರ. ಹಿಂ. ಮುಹರ್ರಮ್‌: ಮರಾ. ಮೋಹರವಮ] 

ಮೊಹರಿ, .` ವೌರ್ಕಿ' ನೋ: 

ಮೊಹರ್ಕಿ ` ಮೊಹರು' ನೋ: 

ಮೊಹರ್ಕಿ " ಮೋರ್ಕಿ' ನೋ. 

ಮೊಹರು. ಮೊಹರ. ಮೊಹರ್ಕಿ. ಮೊಹರೆ. ಮೋಹರ್ಯ. ಮೋಹರ್ಕಿ 
(ನಾ). ೧- ಒಂದು ಬಗೆಯ ಚಿನ್ನದ ನಾಣ್ಯ : ಪಾಂಡವರಿಗೆ. . . 
ದಿವ್ಯಭೂಷಣಗಳನ್ನೂ ಒಂದೊಂದು ಲಕ್ಷ ಮೊಹರುಗಳನ್ನೂ ಒಬ್ಬೊಬ್ಬ 
ರಿಗೂ ಪ್ರೀತಿಪೂರ್ವಕವಾಗಿ ಕೊಟ್ಟನು (ಕೃತಅ- 438) ಇತರ ಬಂಗಾರದ 


ನಾಣ್ಯಗಳು ವಿಶೇಷವಾಗಿದ್ದದು. ಯಾವವೆಂದರೆ :- ೧ ಗಬರು . . - 
೧ ಮೊಹರು, ೧ ಪುತಲಿ (ಕತ್ರಶಾ- ೦೦೫೪). ವಿ: ದಾಖಲೆ. ಪತ್ರ 


ಮುಂತಾದುವುಗಳ ಮೇಲೆ ಮುದ್ರಿಸಲು ಬಳಸುವ ಯಾವು 
ದಾದರೂ ಲಾಂಛನವಿರುವ ಸಾಧನ . ಉಂಗುರ ಮುಂತಾದುವು 
ಮತ್ತು ಅವುಗಳಿಂದ ಒತ್ತುವ ಮುದ್ರೆ; ಉಂಡಿಗೆ ; ಶಿಕ್ಕಾ : 
ದಸಕತು ಮೊಹರಾ ಶ್ರೀಚಾಮರಾಜವಡೇರ ತನುಜ ಕೃಷ್ಣರಾಜನಡೇರು 
ಯಂಬುದಾಗಿ (ಎಕ. ೪1: ಕೊಪ್ಪ - ೪6-3೭; 1811); ಬರೆದಂ ವಿಸ್ತರ ಪತ್ರಮ: 
ದುರುಳಂ ಮಡಿಪಿಕ್ಕಿ ಮುದ್ರೆಗೆಯ್ದಂ ಮೊಸರಿಂ (ತಂರ್ರಕ್ಕು- 
04-003); ಇವರ ತಂಮ್ರಪಟ್ಟಿಕೆಗಳ ಮೊಹರುಗಳ ಮೇಲೆ ಸಿಂಹಲಾಂಛನ 
ವಿರುತ್ತದೆ. (ಕರ್ಕ: 9). ಮೊಹರ ; ೧: ರಾಧೆಯು ಚಿನ್ನದ ಮೊಹರೆ 
ವನ್ನು ಘೇರನ ಕೈಗೆ ಕೊಡುವುದಕ್ಕೆ ಹೋದಳು (0308. 3); ರಂಜ 
ಒಡೆಯನು ಒಂದು : ಮೊಹರವನ್ನು ತೆಗೆದು ಅಂಬಿಗನ ಕೈಗಿಟ್ಟು 
(ಶ್ರೀರಾಡು- ೯5)" ೨ ಕರಾರುನಾಮಾ ದಸ್ಕತು ಮೊಹರದಿಂದ ಬರದರಲ್ಲಿ 
(ಊಕೇಂದ್ರ: ೬); ರಾಕ್ಷಸನ ಮುದ್ರೆಯುಂಂಗುರದಲ್ಲಿ ವೊಹರಮಂ ಮಾಡಿಸಿ 
ಕಳಿಸುವೆನು (ಕಗದ್ಧ: ೫ ಲ: ಮೊಹರ್ಮಿ ; ೧. ತಿಂಗಳ ಬಡ್ಡಿ 
ಎಂಬುದಾಗಿ ಹದಿನೈದುರೂಪಾಯಿ ಮೊಹರಿಯನ್ನು ಕೊಟ್ಟು (ಳಠಮಂ: 
13, ೪); ವಾಗೀಶರವರು. ಕೊಡುವ ಮೊಹರೀ ಪಿಚ್ಚೆಯಿಲ್ಲದೇ 
ಮಾರುತ್ತದೆ (ಕಂ: ೦೨). ಮೊಹರೆ : ೧. ಸಹಸ್ರಚಿನ್ನದ ಮೊಡರೆ 
ಗಳನ್ನು ಕೊಡುವುದಾಗಿ ಡಂಗೂರ ಹೊಡೆಸಿದನು. (ಕ್ರೀಣಡು: 0೩೨) - 
ಮೋಹರ್ಯ ; ೧. ಹನ್ನೆರಡುಲಕ್ಷ ಮೋಹರವನ್ನು ಭದ್ರಭಟಾದಿಸೇನಾ 
ನಂಯಕರಿಗೆ ಕೊಡುವಂತೆ . ... ಹುಂಡೀಕಾಗದವಂ ಬರೆಸಿ (ಮುರ್ರಾಮಂ- 
560), ಪಿ. ಸಿದ್ಧಾರ್ಥಕನು ಆ ಕಾಗದದಲ್ಲಿ ಒತ್ತಿರುವ ಮೋಹರದ ಪ್ರಕಾರ 
ಸುವರ್ಣದಿಂ ಮುದ್ರೆಯ ಮಾಡಿಸಿ (ಮುದ್ರಾನುಂ. ೨೩). ಮೋಹರಿ, ; 
೧. ಬೊಕ್ಕಸಗಳು ಹಣಗಳು ವರಹಗಳು ಮೋಹರಿಗಳು ನವರತ್ನಗಳು 
(ಶಿವರ, ೦೦೩-೪) 
ಮೊಹರುಮಾಡು, ಮೋಹರುಮಾಡು -: ಲಕೋಟೆ. ಭರಣಿ, 
ಬಾಗಿಲು ಮುಂತಾದುವನ್ನು ತೆರೆದು ನೋಡದಂತೆ ಅರಗು ಅಂಟಿಸಿ 
ಅದರ ಮೇಲೆ ಮುದ್ರಿಕೆಯನ್ನು ಒತ್ತು: ಬರೆದಂಥ ಕಾಗದವ 
ಮೊಹರುವಾಡ್ಕಾರೆ (ಇತರ. ಮೊಹರುಮಾಡಿ 
ಕುಮುದಿನಿಯ ಕೈಲಿ ಕಟ್ಟುಹೋಗುತ್ತೇನೆ. (೧ರ. ೦33); ಈ 
ಮುಂಜೂಷವಂ ಮೋಹರುಮಾಡು (ಮುಶ್ತಾಮಂ- ೩೦೭): 
[+ ಪಾರ. ಮಹರ್‌; ಹಿಂ. ಮೋಹರ್‌ ; ಮರಾ. ಮೋಹರ್‌, 
ಮೋಹೋರ್‌] 


0೬೬) ; ಬರೆದು 


೭೪೬೯ 


46 


ಮೊಳಕೆ 


ಮೊಹರೆ " ಮೊಹರು ` ನೋ. 

ಮೊಹರೆಯಕೊಳ (ನಾ)- ಒಂದು ಕೊಳದ ಹೆಸರು: ಉತ್ತರಸ್ಯನ್ಧಿಶಿ 
ರಜಪನ್ತೆ ಅನ್ತೆ ಬನ್ನು ವೆ. 
900)- [ವೆೊಹರೈ, 4 ಕೊಳ್ಳ] 

ಮೊಹರ್ಚು ' ಮೋರ್ಚಿ' ನೋ. 

ಮೊಹರ್ಚೆ ' ಮೋರ್ಚೆ ' ನೊ: 


ನೋ. 


ೊಹರೆಯಕೊಳ (ಎಳ, ೫91. ತಿಶರೂ- ೧೪೦-೭೧; 


ಮೊಹಲ್ಲಾ, ಮೊಹಲ್ಲ. ಮೊಹಲ್ಲೆ (ನಾ). ಊರಿನ ಒಂದು ಭಾಗ: 
ಬಡಾವಣೆ ; ಹರಹು : ಪಟ್ಟಣವನ್ನು ಮೊಹಲ್ಲಾಗಳಾಗಿ ಭಾಗಮಾಡಿ 


«ಎ. ಅಧಿಕಾರಿಯನ್ನು ನೇಮಿಸಿದ್ದರು (ಇಸ್ಮಾಂಸಂ- 90); ನರಸಿಂಹರಾಯ 
ಠೋರಿಯನೂ ಕೂಡ ದಾಕ್ಷಿಣೀಯರ ಮೊಹಲ್ಲುದಲ್ಲಿ ಒಂದು ಆಖಾಡವನ್ನು 
ತೆರೆದನು (ಬಂ. ಓಂ). ಮೊಹಲ್ಲ : ಒಂದೊಂದು ಜಾತಿಗೂ ಪ್ರತ್ಯೇಕ 
ಆಗ್ರಹುರಗಳೂ ಮೊಹಲ್ಲಗಳೂ ಏರ್ಪಟ್ಟಿರುವುದನ್ನು. ಇಂದಿಗೂ 
ನೋಡಬಹುದು (8ಎ. ೬೨): ಮೊಹಲ್ಲೆ : ನಮ್ಮ ಮೊಹಲ್ಲೆಯಲ್ಲಿ ಒಂದು 
ಕಡೆ ಇವತ್ತು ಆಟವಾಡುತ್ತಾರೆ. ಎಂತ ಕೇಳಿದೆ (ಕಮಳ. oo). 
[-ಅರ. ಮಹಲ್ಲಾ; ಹಿಂ. ಮುಹಲ್ಲಾ; ಮರಾ. ಮೊಹಲ್ಲಾ] 

ಮೊಹಲ್ಲೆ ' ಮೊಹಲ್ಲಾ ' ನೋ: 

ಮೊಹಸಲೆ, ಮೋಹಸಲೆ (ನಾ). ಒಬ್ಬ ವ್ಯಕ್ತಿಯು ತಪ್ಪಿಸಿಕೊಂಡು 
ಹೋಗದಂತೆ ಹಾಕುವ ನಿರ್ಬಂಧ ಅಥವಾ ಒಬ್ಬ ವ್ಯಕ್ತಿಯು ಕೊಡ 


ಬೇಕಾದ ಹಣದ ವಸೂಲಿಗಾಗಿ ಅವನ ಮೇಲೆ ವಿಧಿಸಲಾಗುವ 
ನಿರ್ಬಂಧ: (8). ಮೋಹಸಲೆ ; ಸಾಗುವಳಿ ಸಹ' ಮಾಡತಕ್ಕದ್ದಕ್ಕೆ 
ಶೇಕದಾರ ಗಾಡ ಶ್ಯಾನುಭಾಗರಿಗೆ ಸಹ ಮೋಹಸಲೆ ಮಾಡಿ 


(ನುಹಾನಂ- 11, ೬೪). ` ಮಹಸೂಲು ` ಪರಾ. 
[ « ಅರ. ಮಂಹಸ್ಸಿಲ್‌ ಎ ಕಂದಾಯ ವಸೂಲುಮಾಡುವವನು ; 

ಹಿಂ. ಮುಹಸಿಲ್‌ ಇ ಕಂದಾಯ ವಸೂಲುಮಾಡುವವನು] 

ಮೊಹಿಮ್ಮು. ಮೋಹಿಂ. ಮೋಹಿಮು, ಮೋಹೀಮ್‌ (ನಾ). ದಾಳಿ ; 
ಮುತ್ತಿಗೆ; ಆಕ್ರಮಣ: ತರುವಾಯಾ ಯಾ. ಮೊಹಿಮ್ಮು ಮೂರುವರುಷ 
ಪಟ್ಟದ ಖಜಾನೆಹಣವೆಲ್ಲು ವೆಚ್ಚವಾಗಿ (ಜರ: 4೩): ಮೋಡಿಂ ; 
ಹನುಮಂತರಾವ್‌ರಣನವರೆ ಎಂಬ ಒಬ್ಬ ಸವಾರನು . , , ಅನೇಕ 
ಮೋಹಿಂಗಳ ಸಂಗಡ ಹೋಗಿ ಒಂದೊಂದರಲ್ಲಿಯೂ ಖಾಡಾಖಾಡಿ ಲಡಾಯಿ 
ಮಾಡಿ. .. - ತುಕಡಿದಾರ ಪದವಿಗೆ ಬಂದಿದ್ದನು (ಮುಸುಗ- 0): ಈ 
ಜನರು ಈ ಬಗೆಯಾದ ಮೋಹಿಂ ಹೊರಡುವುದಕ್ಕೆ ಕೆಲವು ದಿವಸ ಮುಂಚೆ 
ಇನ್ನೊಂದು ಕೆಲಸವನ್ನು ಮಾಡುತ್ತಿದ್ದರು (ಕೂನುಣ, ೪೬). ಮೋಹಿಮು ; 
ಮೂರುದುಂದಿ ಪಾದುಷಹಶ ಸೈನ್ಯವೂ ಕರ್ನಾಟಕರುಜ್ಯದ ಮೇಲೆ 
ಮೋಹಿಮು ಹೊರಡಲಿರುವ ಸಮಾಚಾರವನ್ನು ್ನಿ ಇ ಬರೆಸಿ ಕಳುಹಿಸಿದನು 
(೭ಕಿರ: 0. ಮೋಹೀಮ್‌ : ಜ್ಯೇಷ್ಠಮಾಸದಲ್ಲಿ ಮೋಹೀಮ್‌ 
ಹೊರಡುವ ವೆಳೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಗಣನೆಮಾಡಿದ ಒಟ್ಟು 
ಫೌಜಿನ ಜನಗಳು ೨,೨೬,೦೦೦ ಕೈ ವಿವರ (ಮಹಾನಂ. 1, ೨೨೬): 

[+ ಅರೆ. ಹಿಂ. ಮುದಿಮ್ಮ; ಮರಾ. ಮೋಹಿಮ್‌. ಮೋಹೀದ್‌] 

ಮೊಳ" ಮೊಬಿ` ನೋ. 

ಮೊಳಕಯ್‌ ` ಮೊಟಕೆಯ್‌' ನೋ. 

ಮೊಳಕಾಲ್‌ " ಮೊಬಕಾಲ್‌ ` ನೋ. 

ಮೊಳಕಾಲು ' ಮೊಟಕಾಲ್‌” ನೋ. 

ಮೊಳಕೆ (ನಾ). ೧. ಬೀಜದಿಂದ ಹೊರಬರುವ ಗಿಡದ ಮೊದಲನೆಯ 
ಸುಳಿ ; ಅಂಕುರ: ಕುಡಿ: “ಮೊಳಕೆಯೆನಲ್ಯಂಕುರ” (ರಾಕಿ. ೩೭) ; 
ಪಾಂಚಾಲಕನ ಮೊಳಕೆಯುರಿದುದು 


ಭೀತಿಯ - (ಕುವಾಅ: ೦೬-9) ; 


ಮೊಳಕೆಗಾಣು 


ಮೊಳಕೆ ಮೂಡದ ಬೀಜ, ಜಾಲ ಮಾರಿದ ತೇಜ (8ರ%ು- ೦೪೨-೦೦). 
೨. (ಆಲಂ) ಪ್ರಾರಂಭ : ಕ್ರಾಂತಿಯ ಮೊಳಕೆಯ ತುಳಿಯಲೇಬೇಕು 
(ಕವಿಸೋ- ox). 
ಮೊಳಕೆಕಟ್ಟಿದ ಕಾಳು - ಹೆಸರು ಮುಂತಾದ ಕಾಳುಗಳನ್ನು 
ನೆನೆಸಿ. ನಂತರ ಬಟ್ಟೆಯಲ್ಲಿ ಕಟ್ಟೆ ಮೊಳಕೆ ಬರಿಸಿರುವ ಕಾಳು: 
ಮೊಳಕಿಕಟ್ಟಿದ ಕಾಳಿನಲ್ಲಿ ಮಾಡಿದ ಪದಾರ್ಥಗಳು ದೇಹಕ್ಕೆ ಪುಬ್ಬಕರ (649). 
[ಮೊಳ್ಳೆ 4 - ಕೆ ತುಳು, ಮೊಳಿಕೆ ; ತೆಲು. ಮೊಲಕ; ಮೊಲ್ಕ- 
ಮೊಕ್ಕ; 
ಮೊಳಕೆಗಾಣು (ಕ್ರಿ). ಆಂಕುರಿಸು ; ಕುಡಿಯೊಡೆ : ಅಜ್ಜ ಬಿತ್ತಿದ ಬೀಜ 
ಮೊಳಕೆಗಂಡಿವೆ. ಈಗ (ಸಂತು: ೨೦-೦೩): [ಮೊಳಕೆ ,_ಕಾಣು (ಕಾಣ್‌) 
ಮೊಳಕೈ ` ಮೊಟಕೆಯ್‌ " ನೋ. 
ಮೊಳಗಾಡು (ಕ್ರಿ). ಧ್ವನಿಯು ಹೊಮ್ಮು : ದೇವಕುವರಂ ಮು 
ಬಹನೆಂಬ ಗೆಲುವಿಂದ ದೇವದೂತರೆ ಬಾರಿಸುವರೊ ಮಂಗಲವಾದ್ಯೆವೆನಲು 
ಮುಂಬಕ್ಕಿಗಳ ಮೇಳವಂ ಮೊಳಗಾಡೆ (ಗೂರ್ಲೊಳಾ - ೦-೪), 
[ಮೊಳಗ್ಗು (ನ ಮೊಬಗ್ಗು) 4. ಆಡು] 
ಮೊಳಗಿಸು ' ಮೊಲಗಿಸು' ನೋ. 
ಮೊಳಗು ` ಮೊಬಗ್ಗು,' ನೋ: | 
ಮೊಳಗ್ಯು ' ಮೊಲಿಗ್ಳು' ನೋ. 
ಮೊಳಗು ' ಮೊಟಗ್ಗು' ನೋ. 
ಮೊಳವು (ನಾ). ಒಂದು ಬಗೆಯ ಬೆಲೆಬಾಳುವ ಹರಳು (?): 
ಮಾರಿದಡಂ ಹೊಂಗೆ ಹಾಗ ಮೊಳವಿನ ಕಥಿಗೆ ವೀಸವೊಂದು ಉಬ್ಬನ 
ಹೆಡೆಗೆಗೆ ವೊಂಸುನವುಪ್ಪ (93: XV; 300-೬ 1190). [2] 
ಮೊಳಸಂದು, ಮೊಣಸಂದು (ನಾ). ಮೊಳಕೈ : ಅಗಲವಾದ ಬಿಂಚು 
ಹಣೆಯ ಮನುಷ್ಯನೊಬ್ಬ ಮಂಡಿಯ ಮೇಲೆ ಮೊಳಸಂದೂರಿಕೊಂಡು| | 
ಕುಳಿತಿದ್ದನು (ಕ್ಯು: 340): ಮೊಣಸಂದು ; ಎಡಗೈ ಮೇಲೆ 
ಬಲದೋಳೆ ಮೊಣಸಂಡನ್ನೂರಿಕೊಂಡು, ಬಲಗೈ ಮೇಲೆ ಕೆನ್ನೆಯೊರಗಿಸಿ 
ಕೊಂಡು ಮುದುಕಿ ಅವನೆದುರಿಗೆ ನಿತುಕೊಂಡಳು (ಕೃತಯ ೨64) 
[ಮೊಳ (< ಮೊಲ)  ಸಂದ್ಭು] | 
ಮೊಳಸ್ಸು (ನಾ). ೧. ಮೊಳಕೆಯೊಡೆಯುವಿಕೆ; ಅಂಕುರಿಸುವಿಕೆ : (೪). 
೨. ಗಂಟಲಿನಲ್ಲಿ ಏಳುವ, ಮುಳ್ಳಿನಂತೆ `ಚೂಪಾಗಿರುವ' ಗುಳ್ಳೆ ; 130 
ಅಂತಕಗಾಯ್ತಪಥ್ಯವು ಅರಗಲಾಜದೆ ಮೃತ್ಯುದೆಳಗೆ ಮೊಳಸುಗಳು! 
ಮೊಳೆಯೆ . , . ಅಡಗುಬೋನದಿ ಮರುಳುಪಡೆಗಳು ಉಂದು ಹರಸಿದ 
ವಂದು ರಾಘವನ (198೫- 3೨-೪೯): [ಮೊಳೆ *.-ಸ್ಕು] | 
ಮೊಳಸ್ಕು (ನಾ). ೧. ಒಂದು ಬಗೆಯ ವಾದ್ಯ (?) : ಪಜವದ 
ತಿವಳಿಯ ಜುಂಕದ ಮೊಳಸಿನ ಜೇಕಿರದ ಸಿವಿಜ ಸಿಪ್ಪನೆ ಲಯದೀದೆ 
ಬಲದೆ ಕುಣಿದರ್‌ ಕೆಲಬರ್‌ (600, ೫-೩೦). ೨. ಮಲ್ಲ। 
ಯುದ್ಧದ ಒಂದು ಚಲನೆ (?) : ಮೇಲ್ಮುಳಿ ಮೊಳಸು [ಶಾ೫. ಗು,| 
ಹು]ಗಳ ಮಂಡಿಗಳ ... ಬೊಬ್ಬೆ ಗಳಳೆಯೊಇವರಿರ್ವರಿಗೆ ಸಮಜೋಳಿ | 
ಗಳದಾರೆಂದ (ಕೃಷ್ಮಾಕಾ [?] | 
ಮೊಳಿಯನೂರ್‌ (ನಾ). ಒಂದು ಸ್ಥಳದ ಹೆಸರು :  ಮೊಂಯನೂರ 
ದೇವಯ್ಯನುಂ ಪಂಪಯ್ಮನೆಂ - . . ಧರ್ಮ್ಮರಾಶಿಭಟುರರ ಕಾಲಂ ಕರ್ಲಿ 
ಕೊಟ್ಟ ಸ್ಥಿತಿ ಯಾವುದೆನ್ನೊಡೆ (ಬಕ. ೫೫, ಶತ್ರರು. ೭೬-೨೦ 
[? +e] 


1s 


30-8) 
| 


947). 


೭೪೭೦ 


ಮೊಳ್ಳೆ (ಕ್ರಿ). ೧: ಚಿಗುರು ; ಕೊನರು ; ಅಂಕುರಿಸು : ಮೊಳೆ 
ಪ್ರರೋಹಕ್ರಿಯಾಯಾಂ (ಅಂಕುರಿಸು), ಅಂಕುರೇ ಚ” (ಕುಂ) ; ಪೊಸತೆ 
ಮೊಳೆತ ಧಾನ್ಮಂಗಳನಾ ಧರಣೀಶಂ ಕೆವಜ್‌ಸಿದಂ (ಅಂಕ: ೦-೬); 


ಮೊಳ್ಳೆ 


ಬೀಜವಿಲ್ಲದೆ ಮೊಳೆತ ಸಸಿಯನಾವಂ ಬಲ್ಲಿಂ (ತಣ. ಊಬಿ ; 
ಹುರಿದು ಬಿತ್ತಿದ ಬೀಜ ಮೊಳೆವುದೆ (ಕರತ, ೨-೩4) ೨. (ಉಗುರು. 
ಕೂದಲು ಮುಂತಾದುವು) ಮೂಡು; ಹುಟ್ಟು; ಕಾಣಿಸಿಕೊಳ್ಳು; : 
ಪೊಳೆವಿಂದುಗಳ್ಳಿ ಬೆಂಗುಡೆ ಮೊಳಿದುವು ಬೆನ್ನಿಂದಮೆರ್ದೆಗೆ ಕದಿರ್ದುಟುಗಲ್‌ 
ತೊಳಗಿದುವು ಮದ್ದಶಿಖಿವಿಷ್ವಳಹೃದಯವ್ಯಸ್ತಹಸ್ತನಖದೀಧಿತಿಗಳ 
(nce: ೪0೬); ಸತ್ಯಹರಿಶ್ಚಂದ್ರರಾಯನ ವಾಕ್ಕದೊಳು ಹುಸಿಗಳು 
ಮೊಳೆಯವು (೩5- ೨-0); ಬೆಗಡು ಮೊಳೆತುದು ಭೀಷ್ಮ ವಿದುರಾದಿಗಳ 
ಮನದಲಿ (ಸುರಕ- ೦೮-೩5); ಅದನಿಗೆ ಮಾಸೆ ಕೂಡ ಮೊಳೆತಿಲ್ಲ (60ತೂ. ೨೦). 
[ಹೇ.॥ ತಮಿ. ಮುಳ್ಳ; ಮುಲ. ಮುಳೆ; ತುಳು. ಮುಳಿ, ಮುಳೆ, 
ಮೊಳಿ, ಮೊಳೆ; ತೆಲು. ಮೊಲಚು, ಮೊಲುಚು, ಮೊಲ್ಫು] 
ಮೊಳ್ಳೆ (ನಾ)- ೧. ಕುಡಿ: ಮೊಳಕೆ: ``ಅಗೆಯೆಂದುಂ ಮೊಳೆಯೆಂದುಂ 
ಅಂಕುರಂ" ($03. ೫5-08೫); ಶುದ್ಧಗರ್ಭೆಗೃಹದೊಳ್‌ ತೇಜೋನಿಲಯಂ 
ಬೆಳಗಿದನೆಅ್‌ವಿನ ಬೆಳಗಿನ ಮೊಳೆ ಮೊಳೆತು. ಬೆಳೆಪುದೊಂದಚ್ಚರಿಯೇ (ಆಂಫ: 
೭-೬೬); ವಿರಕ್ತಿ ಬೀಡಾಗಿ ಭಕ್ತಿ ಮೊಳೆಯಾಗಿ , . , ನಿಮ್ಮ ಭಕ್ತನ ಮನೆ 
ಯಂಗಳ ವಾರಣಾಸಿಯಿಂದಧಿಕ ನೋಡಾ (ಬಾರೇ: ಇ. ೬೦-೦೬); ಬಿಲ್ಬನಿ 
ಮೊಳಗು ಕೆನ್ನೀರ್ಜಲಿ ಪೆಣ' ಬಿತ್ತು ನೆಣ ಮೊಳೆಯಾಗೆ ರಣಭೂಮಿ. . ; 
ಮೆಟ್‌ದುದು (ಕುಂಾಶಾಂ.- 0೨-೬೩); ಬೆಳೆಯ ಗುಣ ಮೊಳೆಯಲ್ಲಿ ಕಾಣು 
ವುದು (ನೂನಣ: «೪)- ೨. ಮೂಲವ್ಯಾಧಿಯಲ್ಲಿ ಗುದಪ್ರದೇಶದಲ್ಲಿ 
ಮೊಳಕೆಯಾಕಾರದಲ್ಲಿ ಕಾಣಿಸಿಕೊಳ್ಳುವ ದುರ್ಮಾಂಸ : ಚಿತ್ರಕಮಂ 
ಗೋಜಲದೊಳ್‌ ಕುಡಿದಳೆಗೂಟಂಣೆ ಕೆಲವು ದೆವಸಕ್ಕೆ ಕಿಡುಗುಮರುಸೆಯ 
ಮೊಳೆಗಳ್‌ (ರಊೋಕೋಶ. ೪-೦೪೩); ಮೂಲವ್ಯಾಧಿಗೆ ;--ಭೂಚಕ್ಕೆಗೆಡ್ಡೈ 
» « « ಹೊಗೆಯನ್ನು ಆಸನಕ್ಕೆ ಹಿಡಿದರೆ ಮೊಳೆ ಕರಗಿ ಹೋಗುವುದು 
(ನ್ಮ: ೦೬೬). ೩. ಮೊಡವೆ ಮೊದಲಾದ ಗುಳ್ಳೆಗಳ ತುದಿ: 
ಮೊಡವೆಯ ಮೊಳೆಯನೊತ್ತುತ 'ಕಕ್ಷಸೊನೆಲೆಮರ್ವಡೆದ ಸೊಗಡ ವಾಸಿ 
ಸುತ. ಪುಪ್ರಿಣಿಯರೊಪ್ಬದೆರು  (ಛೋಸತ. ೧5-೩೨). ಬಿ. (ಪಟ 
ಮುಂತಾದುವುಗಳನ್ನು ನೇತ:ಹಾಕಲು ಬಳಸುವ) ಒಂದು ತುದಿ 
ಅಗಲವಾಗಿಯೂ ಮತ್ತೊಂದು ತುದಿ ಚೂಪಾಗಿಯೂ ಇರುವ 
ಲೋಹದ ಉಪಕರಣ; ಆಣಿ : ನಡುವರ್ಮೊಳೆಯಂ (ಸಮತ. ೧೨-೩೪); 
ಬೆಟ್ಟಿದ ಬೆಳ್ಳಿಯ ಮೊಳೆಗಳಿನಲು ತೊಳಗಿ ಬೆಳಗಿದುವು ತಾರಗೆಗಳ (ano. 
೧-೯೯); ಮಿಳಿ ನೊಗನು ಕೀಲಚ್ಚು ಕೂಬರ ಬಳೆ ಮೊಳೆಯನಂರೈದು ಹೆರೆ 
ಯನು ಬಳಿದು ಹೂಡಿದರು. (ಕರಣ. ೩-೭-೩)- ೫. ಗಾಡಿಯ ಚಕ್ರಕ್ಕೆ 
ಸಿಕ್ಕಿಸುವ ಗೂಟ; ಕಡಾಣಿ: ಹರಿಯ ಗಾಲಿಯ ನಾಭಿ ಮೂಆಖ್ಛರಿಯ 
'ಚುತುರ್ಮೂಸಗಳು. . . ವದ್ವೆತ್ನರವು ವತ್ಚರವೆನಿಪ ಮೊಳೆಯಾಯ್ದು 
(ಅಪಾ: ೩-೩೬೬) ೬. ನಾಣ್ಯ ಮುಂತಾದ ಲೋಹವಸ್ತಿಗಳ ಮೇಲೆ 
ಅಕ್ಷರಗಳನ್ನು ಕೊರೆಯುವ ಚೂಪಾದ ಸಾಧನ: ಪೃಥ್ವಿಯೆಂಬುದು 
ಕರ್ತಾರನ ಕಮ್ಮಟ ಅಚ್ಚಿನ ಮೊಳೆ ಬಾಣಸದ ಮನೆ (8650. ೨39-0008); 
ಚಿನ್ನಗೆಯ್ಯದ ನಖರಂಗಳುಂ ಕೂಡಿ ಅಚ್ಚಿನ ಮೊಳೆಯಲ್ಲಿ ಕೊಟ್ಟ ದಳಕ್ಕೆ 
೭. ಮುದ್ರಣ 
ಕಾರ್ಯದಲ್ಲಿ ಉಪಯೋಗಿಸುವ ಅಕ್ಷರಗಳ ಗುರುತಿರುವ ಸಾಧನ; 
ಟೈಪು: ಮುದ್ರಣಾಕ್ಷರಯೋಜಕನು ಮೊದಲು. . . ಅಕ್ಷರದ ಮೊಳೆಗಳು 
ಯಾವ ಯಾವ ಅಂಕಣಗಳಲ್ಲಿವೆ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳ 
೮. (ಆಲಂ) ಅಭಿವ್ಯಕ್ತಿ; ತೋರಿಕೆ: 
ಕೊಡ:ವಬದು ವರವಲ್ಲದಿದ್ದರೆ ನುಡಿಗೆ ಮೊಳೆ ಹೊಮ್ಮುವರೆ ನಿಮ್ಮಯ 
ತೊಡಕನೊಲುವವನಲ್ಲ (ಕುವ್ಯಾರ್ರೋ. ೦-೪೦)- 
[ಆ ಮೊಳ್ಳೆ./ ತಮಿ. 


ವೀಸ ೨ ಕಾಣಿ ೨ (ಎಇ. ೫1೪, ೨೭೩-30: ಬ): 


ಬೇಕು. (ಮುತ್ರಕ.. 3೩). 


ಮಲ. ಮುಳ; 


ತುಳು. ಮುಳೆ, 


ಮೊಳೆಗತ್ತಿ 


ಮೊಳೆಗತ್ತಿ (ನಾ): ಮೊಳೆಯಾಕಾರದ ಒಂದು ಬಗೆಯ ಖಡ್ಗ: 

ಮೊಳೆಗತ್ತಿ ಕೋಲ್ಕತ್ತಿ ಕೊಂಕಣ ಬಿಡೆಗತ್ತಿ ಸೆಳೆಗತ್ತಿ (ರೇನಾಂಫು- «-300)- 
[ಮೊಳೆ + ಕತ್ತಿ] 

ಮೊಳೆಗದ (ನಾ). ಲೋಹದ ಚೂಪುಗೂಟಗಳನ್ನು ಅಳವಡಿಸಿರುವ 
ಕದ; ಗುಬ್ಬಿಕದ ; ಕಾರ್ಯಕುಶಲದಿಂ ಕೋಟೆ ಕೊತ್ತಳ . . . ದ್ಮಿ 
ಮೊಳೆಗದಂಗಳ್ನಿರ್ಮಿತಮಾಗಲೊಡನೆ (ಹಾರಾಸ್ಕ- ೦-೪-೬೩ ನ). 

[ಮೊಳ್ಳೆ . ಕದ («ಕದವು)] 

ಮೊಳೆಗಟ್‌ಕೆ (ನಾ). ಆಗ ತಾನೆ ಮೂಡುತ್ತಿರುವ ಹುಲ್ಲು; ಎಳೆ ಕರಿಕೆ: 
ಸುಳಿವಾಳೆಲೆಯ ಬಣ್ಣ ಮೊಳಿಗಲುಕೆವಣ್ಣ ಪೊಂಬಣ್ಣ ಮೆಯ್ಯಬಲೆಯರ* 
ಸುಳಿಯೆ (304. ೩೬-೪0): [ಮೊಳ್ಳೆ _. ಕಣಕ್ಕೆ (ಇ ಕಲುಂಕೆ)] 

ಮೊಳೆಗಾಣಿಸು (ಕ್ರಿ). (ಆಲಂ) ವ್ಯಕ್ತಪಡಿಸು ; ಪ್ರಕಟಿಸು: 
ಕೆಳದಿಯರ ನುಡಿಗೆ ನಸುನಗುತೆ ನಿಜಭಂವಮಂ ಮೊಳೆಗಾಣಿಸದೆ ಪುಸಿಗೆ 
ಸರಸವಾಡುತೆ . . . ತಿರುಗಿದಳ್ಳನದಿಂದೆ ಮನೆಗೆ ಚಂಪಕಮಾಲಿನಿ (ತೈಮಿಳಾ- 
ಇಂ): [ಮೊಳ್ಳೆ - ಕಾಣಿಸು] 

ಮೊಳೆಗೊಂಬು (ನಾ), ಆಗ ತಾನೆ ಹೊಮ್ಮಿದ ಕೊಂಬೆ ; ಎಳೆಯ 
ರೆಂಬೆ : ಸುರಕುಜದ ಮೊಳೆಗೊಂಬುಗಳಿಗೆ ಚಿಂತಾರತ್ನಪರಿಖಚಿತವಾದ 
ಮಿಸುನಿಯ ಕಟ್ಟನಿಡುವೊಂದು ಪರಿಯಿಂದ ರಂಗುವಡೆದಿರ್ದ ಮಾಣಿಕ 
ದುಂಗಂರಂಗಳಂ ಬೆರಲೊಳಿಟ್ಟು (49%೦ದಕಿ: ೪-3೪). [ಮೊಳ್ಳೆ -4-ಕೊಂಬ್ಬು] 

ಮೊಳೆಗೊಳ್ಳು (ಕ್ರಿ). ನಿಮಿರು : ನೆಟ್ಟಿಗಾಗು : ಮೋಹದಿನಿಯರ ಮಯ್ಯ 
ಸೋಂಕಿನಿಂ ಮೊಳೆಗೊಂಡ ಪುಳಕಾಳಿ (ಮಣ್ಮಾಂ- ೪-03). 

[ ಮೊಳ್ಳೆ . ಕೊಳ್ಳು, (೬ ಕೊಳ್‌] 

ಮೊಳೆಗೋಲು (ನಾ). ಚಾವಟಿ ; ಸೆಳೆಗೋಲು (?) : ಮಣಿರಥಂಗಳನು 
ಶೃಂಗರಿಸಿ ದಿವ್ಯಾಶ್ವಂಗಳನು ಪೂಡಿ ಮೊಳೆಗೋಲನಾಂತು ವಾಗೆಯ ಪಿಡಿದು 
(40d4t- 40-9): [ಮೊಳೆ 4 ಕೋಲ್ಕು (.€ ಕೋರ್‌) ] 

ಮೊಳೆಜವ್ವನ (ನಾ). ಅಂಕುರಿಸುತ್ತಿರುವ ಪ್ರಾಯ ; ಎಳೆಪ್ರಾಯ : 
ಗೊಜ್ಜಿಗೆಗೆಳಜವ್ವನಂ. ಮಲ್ಲಿಗೆಗೆ ಮೊಳೆಜವ್ವನಂ, ಸುರಯಿಗೆ ನೆರೆಜವ್ವನಂ 

- . ಒದವಿತ್ತು (ಉಕಡಿಕ್ಕ ೦೦೪-6೪) [ಮೊಳ್ಳಿ  ಜವ್ವನ] 

ಮೊಳೆದೊಡಕು (ನಾ). ಒಂದು ಬಗೆಯ ಬಾಣ ; ಹಿಳಿಕು ಕವಲಂಬು 
ಬೋಳೆವಿದಿರೆಲೆ ಮಿಟ್ಟಿಯಾ ಮೊಳೆದೊಡಕು ನಾರಾಚ ಕಣಿಗೆಲೆಲೆ ಸಿಲುಕುಬಳೆ 
ಎ೬ ೬ ಸದಿವಾಯನೆಂಬ ನಾನಾಸರಳನು ಸೆಳೆದು (ಸೋರುತ- ೩-೬). 1?) 

ಮೊಳೆದೋರು " ಮೊಳೆದೋಜು' ನೋ. 

ಮೊಳೆದೋಲಸು (ಕ್ರಿ). (ಆಲಂ) ವ್ಯಕ್ತಪಡಿಸು ; ತೋರಿಸು; 
ಮುನ್ನೊಂದು ಹಳೆಯಾನೆಯ ಮೆಟ್ಟಿ ಸೀಳಿ ತೊಳೆಯದೆ ತೊವಲ ವಸ್ತ್ರ 
ವನುಟ್ಟು ಧೈರ್ಯವ ಮೊಳೆದೊ:ಟ್‌ಸು (ಮೋಹತ. ೩೯-೩೦)- 

[ಮೊಳೆದೋಜು ತ್ಯ ದಾ ಇಸು] 

ಮೊಳೆದೋಟಿ, ಮೊಳೆದೋರು (ಕ): ೧: ಮೊಳಕೆಯೊಡೆ ; 
ಅಂಕುರಿಸು ; ಸಂಗದಿಂದಲ್ಲದೆ ಬೀಜ ಮೊಳೆದೋಜನಮ (ಮುಪಾರೇ. ಎ. 
೬೪-೦೭೨) ; ಮೊಳೆದೋಟ್‌ ಮುಗ್ಧದ ಮುನ್ನ . . . ಬಳಸುವುದಖಿಳವಸ್ತು 
ವನು (ಹಂ: 6-08). ಶಿ ಕಾಣಿಸಿಕೊಳ್ಳು ; ಮೂಡು; ತೋರು: 
ಆದಿ ಅನಾದಿ ಇಲ್ಲದಂದು ನಾದ ಬಿಂದು`ಕಳೆ ಮೊಳೆದೋಜದಂದು , . , 
ಸೌರಾಃ ಸ್ಫಸೋಮೇಶ್ವರಲಿಂಗವದೆ ಕಂಡಾ (ಅ: 0-3) ; ಮೊಳೆದೋಜುತ 
ಪುಟ್ಟುತಿಹೆಳೆಮಾಸೆಗಳ ಕಟ್ಟೆಜಕದ ಚೆಲುವನ ಕಂಡು ಮೈ ಜುಮ್ಮು 
ಪಟ್ಟಿತು (೪042: ೯-೦೦೫)... ಮೊಳೆದೋರು ; ೨. ಹೊಸಗನಸನು 
ಮೊಳೆದೋರುತ್ತ ' ಪಾವನಪವನನು ಬರುತಿಹನು (ಣಂ. ೨೩-ರ) - 

[ಮೊಳ್ಳೆ 4- ತೋಜು] 
ಮೊಳೆನಗೆ (ನಾ). ಮುಗುಳುನಗೆ ; ಮಂದಹಾಸ: 


ಮೊಳೆನಗೆಯಿಂದ 


೭೪೭೧ 


ಮೊಳೆವಿತ್ತು 


ಹರಸಿದಳವನಿಜೇಶ್ವರನ (ರಣ. ೨-೬-೫೩): ಸಖ - - . ಮೊಳೆನಗೆ ಮಿನುಗೆ 
ಹಾಸ್ಯವ ನುಡಿದಾಕೆಯ ತಲೆಗುತ್ತಿಸಿದಳು (ಕಂನವಿ- ೩-0೬೦) ; ಕುಡಿನೋಟ 
ಬೀರುತ ಮೊಳೆನಗೆ ತೋರುತ ಬಳಿನಿಂದು ಮನಸೆಳೆದಪಳು (ಇತಾಶ. 
0೬6-೨0). [ಮೊಳ 4 ನಗೆ] 

ಮೊಳೆನುಡಿ (ನಾ). ಚಮತ್ಕಾರದ ಮಾತು; ಹದಿರು : ಸ್ಮೇರಾಸ್ಕಂ 
ಮೊಳೆನುಡಿ ಗತಸೌರಂಭಂ ಸುರತಸಂಭ್ರಮಂ ಜಾರೆಯತರಾ (೧06, ೨-6೪) - 

[ಮೊಳ್ಳೆ 4. ನುಡ್ಮಿ) 

ಮೊಳೆಮೊಲೆ (ನಾ). ಆಗ ತಾನೆ ಮೂಡುತ್ತಿರುವ ಸ್ತನ: ಮೊಳೆ 
ಮೊಲೆಯರು . , . ನಳಿನಮೊಗ್ಗೆಯ ಮೊಲೆಯವರು (6985. ೩-೦೦೦) : 
ಮೊಳೆಮೊಲೆಯೊಳೆಸಿವೆ. ಸಸಿವದನದೊಳ್‌ ಒಪ್ಪಿರ್ದರೆಳವೆಣ್ಗ೪* 
(ಎಣ. ೬-೨೬). [ಮೊಳೆ 4- ಮೊಲ್ಲೆ] 

ದೊಳೆಯಲ್ಲ (ನಾ). ಎಳೆಯ ಶುಂಠಿ: ವೊಳೆಯಲ್ಲದುನುಪ್ಪಿನೊಳಂ 
ಪುಳಿಯೊಳಮಲೆದಿಟ್ಟು (644. 6-06); ಬೆಂಟಸು ಮಾಗುಳಿವೇರ್ಬೊಳೆ 
ಯಲ್ಲವೇಲೆ... ಆದಿಯಾದುಪ್ಪಿನ ಕಾಯ್ಗಳಂ ಮಗಮಗಿಪ್ಪುವನಿಕ್ಕಿದ 
ನಬ್ಬಪತ್ರದೊಳ* (0೧೪, ೩-೬೬). [ಮೊಳೆ .. ಅಲ್ಲ] 

ಮೊಳೆಯಿಸು, ಮೊಳೆಸು (ಕ್ರಿ). ೧. ಕುಡಿಯಿಡುವಂತೆ ಮಾಡು; 
ಅಂಕುರಿಸುವಂತೆ ಮಾಡು. ೨. ಉಂಟುಮಾಡು ; ಹುಟ್ಟಿಸು; 


ಆಲೋಚನೆಯೊಂದನ್ನು ಮೊಳೆಯಿಸಿದನು (10೪. 9). .ಮೊಳೆಸು : 
೧. ಕ್ಲೇಶಬೀಜವ ಬಿತ್ತಿ ಮೊಳೆಸಿದ ಘಾಸಿಯಾಗದ ಕಪಿಗಳಿಲ್ಲವನಿಪನ 
ಪಡೆಯೊಳಗೆ (19803: 36-೬3) ; ನೀರು ಬಿದ್ದು ಹದವಾದ ನೆಲವು ತನ್ನಲ್ಲಿ 
ಬಿದ್ದೆ ಬೀಜವನ್ನು ಮೊಳಿಸುವಂತೆ ಕರ್ಮವು ಮನುಷ್ಯನ ಪುನರ್ಜನ್ಮವು 
ಮೊಳೆಯುದಂತೆ ಮಾಡುತ್ತದೆ (630. ೩48). [ಮೊಳೆ -- ಇಸ್ಕು] 

ಮೊಳೆರೋಗ (ನಾ). ಗುದಪ್ರದೇಶದಲ್ಲಿ ಮೊಳಕೆಯಾಕಾರದ 
ದುರ್ಮಾಂಸ ಬೆಳೆಯುವ ರೋಗ; ಮೂಲವ್ಯಾಧಿ: ಮೂಲ 
ವ್ಮಾಧಿ-ಮೊಳೆರೋಗ_ಇದರಲ್ಲಿ ಎರಡು ವಿಧಗಳುಂಟು (೨38. ೪೦). 

[ಮೊಳ್ಳಿ 4 ರೋಗ] 

ಮೊಳೆವಣೆ (ನಾ). ಆನೆಯ ಹಣೆಗೆ ತೊಡಿಸುವ ಒಂದು ಬಗೆಯ 
ಅಲಂಕಾರಸಾಧನ :  ಆರೆಗಟ್ಟಿಗೆ ಮೊಳೆವಣಿ ಕೂರಂಕುಶ ಸೇರಿ 
ಬಾಜಿಸು: ಡೌಡೆಗಳ. ಕೂರಾನೆಗಳನೆ:ಜ೨ ಮಾವಟಗರು ಬಂದರು 
(೪500೫0 ೦೦-3೬). [ಮೊಳೆ 4 ಪಣ್ಣೆ] 

ಮೊಳೆವರೆಯ (ನಾ). ಇ ಮೊಳೆಜವ್ವನ : ನನ್ನ ಮಗಳಿಗೆ ಮೊಳೆವರೆಯ' 
ದಲ್ಲಿ ವಿಧವತೆಯನಿತ್ತವನು ಭೂಮಿಯಲಿ ಉಳಿಯಬಲ್ಲನೆ. 
3೬೦೪): [ಮೊಳ್ಳೆ 4 ಪರೆಯ್ಯ (ಎಪರೆಯ)] 

ಮೊಳೆವಲ್‌, ಮೊಳೆವಲ್ಲು (ನಾ). ಆಗ ತಾನೆ ಹುಟ್ಟುತ್ತಿರುವ ಹಲ್ಲು; 
ಪನೆ: ಎಳೆಯನ ಪುಟ್ಟಬಾಯೊಳು ಮೆಲ್ಲಮೆಲ್ಲನೆ ಮೊಳೆನಲ್ಲ 
ಳೊಡೆದು ಮೂಡಿದವು (ಮಶಕ, ೦೬-೬೦) ; ಮೊಳೆವಲ್ಲುಗುವ ಜೊಲ್ಲು 
ದಟ್ಟಿತಡಿ ತೊದಲನುಡಿ (5೩:೫: ೨6-06); ಮೊಳೆವಲ್‌ ರೋಭಿಸೆ 
ನಿರ್ನಮಿತ್ತಹಸಿತಂ ಚೆಲ್ವಾಗೆ (ಕಕತ. 005-060). ಮೊಳೆವಲ್ಲು ; 
ಜೀವಂಧರಂ . . . ಕೆಂಬಾಯ ಮೊಳೆವಲ್ಲು ಮಿನುಗೆ ನಗುವ ತೊದಲಿಂಬು 
ವಡೆಯಲೊಪ್ಪಿದೆನು (೫೬500. ೭-೪); ಚೆನ್ನಬಸವ - . . ಮೊಳೆವಲ್ಲು 
ಜೊಲ್ಲುಂ ಪೊಳೆಯೆ ನಸುನಗುತ್ತುಂ ಬಾಲಲೀಲೆಯು ತೋಟ್‌ಸಿದನು 
(30 3-90). [ಮೊಳ್ಳೆ 4 ಪಲ್‌] 

ಮೊಳಿವಲ್ಲು ` ಮೊಳೆವಲ್‌ ' ನೋ. 

ಮೊಳೆವಿತ್ತು (ನಾ): ಮೊಳಕೆಯೊಡೆದ ಬೀಜ: ಮೊನ್ನೆ ಬಿತ್ತಿರ್ದ 


(ಸಾರಾ, 


ಮೊಳೆವಿತ್ತನೆತ್ತಿಯೆ ತಂದು ಪನ್ನಗಾಭರಣನ ಪಗಸಿವನಾಣ್‌ಸುವುದು 
(266. ರೇ. 3೩-೨೦). [ಮೊಳ್ಳೆ ; ಬಿತ್ತು (ಇಬಿಬ್ಬು)) 


ಮೊಳೆವುಲ್‌ 


ಮೊಳೆವುಲ್‌ (ನಾ). ಅದೇ ತಾನೇ ಚಿಗುರಿದ ಹುಲ್ಲು; ಎಳೆಯ ಹುಲ್ಲು: 
ಪೊಳಿವುಲ್ಲಳನೀ ಧರಣೀವಿಭಾಗಮೊಪ್ಪರೆ (ಕಕ: ೩-೨) ; ಜಳದ 
ಗ್ರೀಷ್ಮಹಿಮಂಗಳಿಲ್ಲ ಂಗುಳಂಗಳ್ವೆರಂ ಬಳೆಗುಂ (ಉತ: 


ವಿಭ: 


ಮೊಳೆವುಲ್ಲಾಲ್ಕ್ಯ 


೬-೦೦3) : ಮೃಗಸಂತತಿ ಗಹ್ವರದಿಂ ಪೊಜಮಟ್ಟು ಮೇಯುತಿವೆ ಮೊಳೆ. 


ವುಲ್ಲಂ (೧ಂಕ: ೯-೬೩), [ ಮೊಳ್ಳೆ 4 ಪುಲ್‌] 

ಮೊಳೆವೊಯ್‌ (ಕ್ರಿ). ಮೊಳಕೆಯಾಗು ; ಅಂಕುರಿಸು : ಮೊಳೆಪೊಯ್ದು 
[೫೫ಂ- ಕೊನೆವಾಯ್ಡು] ಕಂಗಳವಟ್ಟು ಬೆಳೆದೆಳೆಯ ದರ್ಭೆಯಂ ಕಂಡು 
(ಹತಕಾ, ೦೨-6). [ ಮೊಳ್ಳೆ ಪೊಯ್ಮ್ಕ ] 

ಮೊಳೆವೋಗು (ಕ್ರಿ). ೧. ಜಿಗುರುಬಿಡು : ಕೆ 
ದಾಂಗುಡಿಯಿಟ್ಟುದಿಂಗಡಲ ಬೆಳ್ಬು ಕರಂ ಮೊಳೆಪೋದುದಿಂದುಕಾಂತಂಗಳ 
ಬೆಳ್ಳು ಮೂಡಿದುದು ನೆಯ್ಮಿಲ ಬೆಳ್ತು (ಊರಾಕ. ೨-೨೦) ; ಕಂದಿದುವಂ 
ಮೊಳೆಸೋದುದನೆದುಂ ಕಟ್ಟಲೈವೈಡ ಬಾ: 


ನರು ; 


೨ದಿಗಳಂ (6ಕ್ಕಶಾ- ೭-೩6) ; 


ಮೊಳೆವೋದತ್ತಬ್ದಕಂದಂ ಕೊಳದೊಳೆ (ಕಾ೩ಕೇ. ೬-೨). ೨. ಮೂಡು ;! 


ಹುಟ್ಟು ; ಹೊಮ್ಮು : ಆ ದೇವಿಯ ಜಾತ್ರೆಗೆ ಮೊಳೆವೋದೆಳದೆಅ್‌ 

* * ಕೈವೋದಸುಕೆ ಕೋಕಿಲಧ್ವನಿ ಮೂದಲೆಯುಲಿಯಾಗೆ ಬಂದುದಂದು 
ಬಿಸಂತಂ (ಡಯಕೋತ. ೦-೬): (ವೊಳ್ಳೆ 4 ಪೋಗ್ಕು ( ಆಫ್ಟ) 7 

ಮೊಳೆಸು * ಹೊಳೆಯಿಸು' ನೋ 

ಮೊಳೇಟ್ಲೊರ್‌ (ನಾ). ಒಂದು ಊರಿನ ಹೆಸರು : ಶ್ರೀ « » 
ತ್ಲರ್ಮ್ಯನಡಿಗಳು »« »« ಮೊಳೇಟ್ಲೂರ ಮಹಾ xನಕ್ಕೆ ಬಿಟ್ಟ 
ಸ್ತಿತಿ (ಎಳ: 117 (8), ೫ಾರುಣ, ೪೦೬-೫ ; ಸು. 9 ನೆಡು ಕತ). [? 4 ಊರ್‌] 

ಮೊಳ್ಳು ' ಮೊಟ್ಟು ' ನೋ. 

ಮೊಳ್ಳೆ (ನಾ)- ೧. ಉಬ್ಬಿಕೊಂಡುದು : ಹೀಗಲ್ಲದೆ ಮೊಳ್ಳೆಯಾಗಿ ದಸ್ಟ 
ನಾಗಿ ಕೀವು ರ್ತಿ ಉಳ್ಳದಾಗಿಯಿದ್ದರೆ ಅರಿಷ್ಟ (3ೌಗಂ0- ೬೩೦-೦೪)- ೨. 
ಉಬ್ಬಿದ ಹೊಕ್ಕುಳ್ಳು-- ನಾಭಿ : (೪) 

ಮೊಲಿ. ಮರ್ಮ, ಮಲಿ; ಮೊರ (ನಾ)- (ಮುಖ್ಯವಾಗಿ) ಕಾಳನ್ನು 
ಕೇರಿ. ಕೊಚ್ಚಿ ಹಸನುಮಾಡಲು ಬಳಸುವ ಬಿದಿರಿನ ಸಾಧನ ; 
ಶೂರ್ಪ; ಮೂಜು ಮೊಜಿ [೫೫೦- ಕಂಚು] ತೀವಿದಯೇಧ್ಮಮಂ ಭಕ್ಷಣಂ 
ಗೆಯ್ಸಿ (೫ನೆ: 08೬) ; ಪಜುಗೋಲೊಳ್‌ ಪಾಯ್ವುಂತಿರೆ ತೊಜಿಸಿಯಂ 
ಮೊಜದಿಂದೆ ಪಾಯಲೇಂ ಬಂದಪುದೇ (ಸಮಶ- 08-40) ; ಮುತ್ತನೊಗು 


ನೆ 
ನೆ. 


ವರೆ ಮೊಜಿನ ತೌಡಿಗೆ (6980, ೨೩-೬೩0). ಮರ್ಕ; ಭುಗಾರಿಯು| 
೬. « ಜೋಳವನ್ನು ದಲ್ಲಿ ಹಾಕಿಕೊಂಡು .. . ಬೀಸುತ್ತಿದ್ದಳು 
(ತಂತ್ರಕಾ- 0). ಮಳಿ: ಸುರಿದು ನೆನೆಗಡಲೆಗಳ: ರಾಶಿಯ ಮನ 


ಬಿಚ್ಚೋಲೆಗಳ ಬಣ್ಣದ ಹೊನ್ನ ನೂಲುಗಳ ಗಿರಿಗಳೇ ಫಲವಾದುಮಸುರ 
ಕರಿಯ ನೋಂಪಿಯ ದಾನಕಿ (ಸಕತ: ೨೦-೨೦)- ಮೊರ ; ಜಾಣರಂಗೈಗೆ 
ಕೊಳಲಾದೆ ಸಿರಿಬಿದಿರೆ ಮುತ್ತು ಕೇರೋಕೆ ಮೊರ; 
ಇಲಿಗಳು . 


'ನಾದೆ (ಸಾರಾ: 0): 

* * ಹತ್ತು ಇಪ್ಪತ್ತು ಮೊರಗಳ ತುಂಬ ಬೀಳಲು ಪ್ರಾರಂಭ 
ವಾಯಿತು (ಶರಾ: ೦೪). 

[ದೇ.॥ ತಮಿ. ಮಲ. ಮುಜದು* ; ಕೊಡ. ಮೊರ ; ತೆಲು. 

ಮೊರೀಟೆ ; ಕೋತ. ಮೊರ್ಮ್‌ ; ತೊದೆ. ಮುರ್ನ್‌ | 

ಮೊಟಕು, 'ಮುಜುಕ್ಕು' ನೋ: 

ಮೊಳಿಕ್ಕು ' ಮುಜುಕ್ಕು ` ನೋ, 

ಮೊಳಗಿವಿ, ಮೂರಗಿವಿ (ನಾ), ಮೊರದಂತೆ ಅಗಲವಾದ ಕಿವಿ: ಕವ 
ಮಧುರನ ಮಾತುಗಳೇಂ ಸವಿಯೋ . . . ತನ್ನೆಯ ಮೊಜಗಿವಿಯಿಂ | 
ಮೊಗೆಮೊಗೆದು. ಸುಮುಖನಾಸ್ವಾದಿಸುವಂ (ಕರುಣ. ೦-೭೪); ಕಾಂತೆ 
ಯರ ಮೊಗದಲಿ ವಿನಾಸೆ ಸುಂಡಿಲನ: ಮೊಜಿಗಿವಿಯ ಪೆರ್ಮೊಲೆಯ ಬೆನ್ನಲ್ಲಿ 


| 
| 


ಕುಡಿಯಿಡು : 


೭೪೭೨ 


10| 
| 


18 


30 


40 


ಮೊಜಸ್ಕಿ, 


ಮೊಲಕ್ಕಿ 


ಮೊರಗಿವಿಗಳಂ ಬೀಸಿ, ಫೀಳಿಟ್ಟೊಡನೆ ಮುನ್ನುರ್ಗಿ ಹೋರಸಡಲನು 
ವಾದುದಾ ಹೋರಿಹೇರಾನೆ (8 (ಉನಾ: 986: 436). [ಮೊಜ _. ಕಿವಿ] 

ಮೊಇಡಿ " ಮೊರಡ್ಕು ' ನೋ. 

ಮೊಲವು, ಮೊರವು (ನಾ). ೧. ಸಮುದ್ರ ಮುಂತಾದುವುಗಳ 
ಅಬ್ಬರ,- ಮೊರೆತ: ಮೊಜವುದೋಜದೆ ಶೆರೆಮಸಗದಿಳೆಗೆ ಕ್ಷೀರರರಧಿಯೆ 
ಕವಿತಂದುದು (ಐಗಳು. ೩0-೬). ಮೊರವು: ೨. ದೊಡ್ಡಧ್ವನಿ; 
ಆರ್ಭಟ : ಮೆರಸಿ ನಂದೀ। ಕ್ವೈಜವ ಕರಡಿಯ ಮೊರವಿನೊಳಗೀ ಲಿಂಗ 
ವೀರರ ನೆರವಿಯೊಳಗೆ (ದಿಶೃಿಪು, ೯೨. ಮುಂದಡಿಯ ಬಿಟ್ಟು ಮೊರವಂ 
ಬಿಟ್ಟು ಮಧ್ಯದೊಳ್ನಿಂದಿರ್ಪ ೨ ಕಂಡು (ಕಂ. 3-0೬-4೩) 

[ಮೊಲ್‌ 4 - ವು 

): ಮೊ[೫ಾಠಾಂ- ಶೊ]ಅಹಾರ ನೀದಿದಡೆ ತೆಜಹಾರ 


ಮೊಅಹಾರ (ನಾ). (? 


ಕೈಕೊಳ್ಳುತ್ತೈದಾನೆ (ರಸನ. ೪: ೫೩೮-೦೩9೦). £2 

ಮೊಆಹು " ಮೊಳಿಪು' ನೋ. 

ಮೊಅಹುಗುಂದು (ಕ್ರಿ). ಅರ್ಭಟವು ಕುಗ್ಗು ; ಅಬ್ಬರವು ಕಡಮೆ 
ಯಾಗು ; ಏಗಸೆನೆ ಮೊಳಿನುಗುಂದಿದ ಕಡಲಂತೆ ಮೋನದೊಳು ಬಂದಿರ 


ದಿಳಿದುದು ಹಜಾರದೊಳು (ಗಳು. 30-6). 
[ಮೊಅಹು (೬. ಮೊಲ್‌್‌ಪು ಕುಂದ] 

ಮೊಟುಕ (ನಾ). ಒಂದು ಜನಾಂಗದ ಹೆಸರು ( ?) : ಶೀಮಾನೊಲಿ 

ಪಯ್ಯ ಪೃಥಿವೀರುಜ್ಯಂಗೆಯ್ಯೆ ಬಲ್ಲದ ಪಣುವ ಮೊಜುಕರ್ಕೊಳೆ ಬೆಣ್ನರ 
ಮುಕಿ ಕಾದಿ ಇಕ್ಕಿಸಿ ಸತ್ತು ಸರ್ಗ್ಯಸ್ತನಾದಂ (೪. x (3), ಕಂಳಣ. 
[21 
ಮೊಲ್‌, ಮೊರೆ (ಕ್ರಿ). ೧. ಸಮುದ್ರ, ಸಿಂಹ ಮೊದಲಾದುವು 
ಆರ್ಭಟಿಸು.-- ಗರ್ಜಿಸು, --! 'ಬ್ವರಿಸು: ಬೇತಾಳಂಗಳ್‌ ಮೊಜಕಿದು 
ತೆಜದು. ಬಾಯ್ಸಳನಾ ಪಾಶಾಳಬಿಲಂಗಳವೋಲ್‌ , , . ಕುಣಿಯೆ 
ಮಯನಾದೆಂ (86ರ. ೩-೦೪); ಆ ಗುದೆಯನಾಂ ಪುಗರೊಡನೊಂದು 
ರೂಪು ಮೊಜಕಿದು ಪರಿತಂದು ಮೇಲ್ವಯೆಲೊಡಂ (ಸಂತತಂ. ೨೮೪-0): 
ಸಿಡಿಲು ಮೊಜಕಿದರೆ ಸರ್ಪನುಜುವುದಡಗುವನೆ ಗರುಡನು (ಕುನ್ಮಾರ್ರ್ರೋ, 
ಈಶ್ವರಸಖನೂರ್ಗಂ ದಾಳಿಯನಿರದೆಯ್ನುವ ತೆಜದೊಳಬ್ಬ 
ಮೊಟ್‌ದುದು ಪೆಂಹಂ (ಜಟಕ. ೦-೩೪); ನಿ. ಬುಸ್ಸೆನ್ನು ; ಬುಸು 


೩೦೬-೨; 
950) - 


ಭಯ 


ರ್ಪನ; 


08-೬೬) ; 


ಗುಡು : ಅದಂ ಹರಿವ ನೀರ್‌ ಮೊಣಕಿದ ಹಾವುರಿದ ಕಿಚ್ಚಿನ ಹೊರೆಯೊಳಿರಿ 
ದಿಂದ ಕೂಗಿಕೊಳ್ಳು 


ಸಲು (ಊಕಾ: ೬-0): ೩. 
ಆರ್ತನಾದಮಾಡು : ಆರಸ ಮೊಗವಿಕ್ಕಿದ 
ಹೆಣನ ಮಯ (ಕೀರು. ೪-೯೪); ತೊರೆಯುತ ಮೊಜ್‌: 
ರಕ್ತದ ಕರಚರಣಗಳಾಡಿಸುತ ಅರಿಪೆಣಗಳು . 


ಸಂಕಟ! 


ನ ಚೀರು; 
ಮೊಆಕವ 
'ಯುತ ಸುರಿಯುತ 
- ಒಪ್ಪಿದುವೆ (ಕಂಠಂ. 
08 ೬೦): ಹ: ಬಾಯಲಿ ಸಿಕ್ಕ ಹುಲ್ಲೆಯಂದದಿ ಮೊಜ್‌ವೆ (40೯8. 
908)- ೪. ಕೆರಳು; ವೃಗ್ರವಂಗು : ಇಳಾ: ದ ರಾಯರು... 
ಇದನೊಳಗೆ ಮಾತೇಕೆನುತ ಮಿಗೆ ಮೊಲಸಿದಿದ್ದರಲ್ಲ್ಲಿ (ಕ450- 0-0೩-೨೬). 
ಮೊರೆ: ೧. ಮೊರೆದು ನೊರೆಗರೆದು ಮಿರುಮಿರುಗಿ ಶಿಲೆಯಿಂ ಕಲಿಗೆ 
ಚಿಮ್ಮಿ ನೆಗೆಯುವ ತೊರೆಯ ಲೀಲೆಯ ಮನೋಹರತೆ (5ತ್ರಾಂಗ 
೩. ತೆತ್ತ ಹಣ. ಸ್ರ ಹೆಣ ಹೋಖ್ತಿಂದು ಮೊರೆಯದಿರು! 
-9). [ದೇ.॥8 ತುಳು. ಮೊರೆಡುನಿ ; ತೆಲು. ಮೊಜುಗು. 
ವು; ಕೋತ. ಮುರ್ಗ್‌, ಮೊರ್ದ್‌] 

ಮೊರ್ಮೆ (ನಾ). ೧. ಗೋಳಾಟ; ಆರ್ತಧ್ವನಿ ; 
ಹುಯ್ಕಲು : ಏಕೆನ್ನೆ ಮೋಟೆಯ ಕೇಳೆ ನೋಡೆಯೆನ್ನ ದುಃಖವ ಚನ್ನ 


ಲಿಯ 


ಇಳುಮಂದಲದ ರಾಯ: 


೨೯೪-6೦೩) ಅ 


(ಪಾಂತಃ- 


ವಿರಚಿಸಲು ಗಂಡರು ಬಿಜಗುಗೊಳೆ (ಸಾಳ್ಮಳಾ- ೩-೩೭): ಮೊರಗಿವಿ: 


ಮಲ್ತಿಕಾರ್ಯುನೆಯ್ಯ (ಮುಹಾರೇ- ೨- ೩5-60); ಮೊಲೆಯ ಬಾಯ್ಗಳ.. 
ತರದ ಬೈಗಳ ೭ಳಕಳವ್ರ ಕೇಳಿದನು. ಕ (ಸಂಠಶ- ೩೩-೨); ತರಳನ 


ಲಿಸಾರ್ಥ 


ಮೊಲ್‌ 


ಮೊಣ ಕೇಳಿ ತ್ವರಿತದಿಂದಲಿ ಬಂದು ದುರುಳನ ಕರುಳೆ ತನ್ನ ಕೊರಳಲ್ಲಿ 
ಧರಿಸಿದ (ಕಿರಂ. ೩-೪-೦). ೨. ದೂರು; ಅಹವಾಲು: ಮೊಜ್‌ಯ 
ವಿಚಾರಿಸದೆ ಮುಖಮಜ್ಜನವ ಮಾಡದಿರು (ಕಕ: ೦೩-೫). ಹಿ. 
ರೀತಿ; ಪರಿಪಾಟಿ; ಕ್ರಮ: ತಾಂ ಜಾತಿಯೊಳ್‌ ಪಶುವಪ್ಪೆದಲಂ 
ಮೊಟ್‌ಯಂ ಧರ್ಮಮುಮನಜ೨ಯದಾ ಮೂಢಂ (ಶುತಕಂ" ೯೨-೦೩) 
ಮೊಲಸ್‌ಯಜನೆಂಬಿವನೇನೆಂದಲ್‌ಯೆಂ (ರರ್ಮಾನ್ಕ. ೨-೦೩೩)- ೪. ಕಟ್ಟು 
ಪಾಡು; ಎಲ್ಲೆ; ಮಿತಿ: ಮೊಜ್ಕಯಂ ಮಾಜುವ ಮಾತು... 
ಅಳುಂಬಂ ಕೂಟದೊಳ್‌ ನಲ್ಲರಾ (ತಂತ್ರಪು. 6-೬6) ; ಮೊಲಕ್‌ಯನುಳಿದ 
ಮೆಲ್ನುಡಿ ಮೊನೆಮಸೆವೆಕ್ಕಲು . - . ಸೊಗಯಿಸಿಮವು ನವಸುರತಕ್ರೀಡೆ 
ಯೊಳಾ ದಂಪತಿಗೆ (೬0ಯಣ- 5-83). ೫. (ರಕ್ತಸಂಬಂಧ ಆಥವಾ 
ವಿವಾಹದಿಂದ ಉಂಟಾದ) ನಂಟಸ್ತಿಕೆ; ಸಂಬಂಧ; ವಾವೆ ; ಇದನಾವ 
ನಾನುನ್ಮತ್ತಂ ಗೆಯ್ದೊಂ ಪೆಣ್ಣಿರ ಪಸುಪಾರ್ವರ ಊರಟಾವಿನ ಮೊಜಃ 
ಯಟಾದ ಕೃತಘ್ನ (943: 2%-11, ೭೦೬-೬; ಸು. 8ನೆಯ ಕಕ 7) ; ನಾಣ್ಣೆಡೆ 
ಗುಡದಿರ್ಪುದೊಂದು. ನುಡಿಗಳ್‌ ಮೊಜಿಕಿಯಂ ' ಮಜ್‌ಯಿಪ್ರ ದೊಂದು 
ಕಳ್ಳುಡಿದವರಂದಮಿಂತು ಸಿರಿ ಸಾರ್ತರೆ ಸಾರ್ವದು (ಕುಶ 3-9); 
ಕಡುನೀಆ್‌ಯರು ಮುಂದೆ ನಿಲೆ ಮೊಲ್‌ಧರ್ಮವ ಬಿಡುವರು. ಮೋಹಿ 
ಜನಗಳು (ಕು೫೫೦- ೨೬-೪೦): ಆವ ಮನೆ ಆವ ಮೊಟ ಎನಗೆ ( 
30-143): ೬. ಒಳ್ಳೆಯ ನಡತೆ; ಶೀಲ: ಮೊಜ್‌್‌ಯಿಲ್ಲದಳಂಗುಲಿನಿಯಂ 
೬೬೬ ವಯೋಧಿಕೆಯು: ಕೂಡಲ್‌ (ತುರತ: 6-8). ೭. 
(ರಕ್ತ ಸಂಬಂಧದಿಂದ ಅಥವಾ ವಿವಾಹದಿಂದಾದ) ನಂಟ: ಬಂಧು: 
ನೀನಲ್ಲದೆನಗುಟ್‌ದ ಪುರುಷರ್‌ ಮೊಟಕಿಯಲ್ಲರ್‌ (ನತ್ಮಾರಾ- 0೬೩ 
ಭೂಷಣರಲ್ಲದ ಗಂಡರು ಇನ್ನೆನಗಾಗದ ಮೊಆ ನೋಡವ್ಕಾ (8; 
ಮೊಜಕಯೆಂಬುದು ನಂಟರೊಳ್‌ (೪೧ಕಾ: ೨೩). ಮೊರೈ : 0. 
ನೆದೆಗೆ ಧೀರತೆಯ ಕಿಡಿಗರೆದು ಸಾಹಸಕ್ಕೆಳೆದೊಯ್ವ ಕರೆ ನಿನ್ನ ಮೊರೆ, 
ನಿರಂತರ ಚೇತಸದ ಜಲಧಿ! (ಕತ್ರಾಂಗ- ೬೫-೦೭೭೦) ; ಮೊರೆಯು ಕೇಳಿಸದ: 
(2ಸ6ಗ-೬೪-6). ೨, ಬಡವನ ಮೊರೆ ಕೇಳಿಕೊ: ೬ ತಕ್ಕ ಉಪಾಯ 
ವನ್ನು ಹೇಳುವಿರೆಂದು ನಂಬಿದ್ದೇನೆ (ನೂಂಂಯ: ೪-00); ಈಗಲಾದರೂ 
ನಮ್ಮ ಮೊರೆಯು ಕೇಳಿತೆ? (ರು. ೩೧). ೫. ಚಿಕ್ಕಮಾವಾಜಿಯವರ, 
ಮೊರೆಯ ಈ ನಮ್ಮ ತಮ್ಮಾಜಿಯವರನ್ನು - ನಮ್ಮನ್ನೂ ಏಕವಚನದ 
ಆತಿಪರಿಚಯದಿಂದ ಎಳೆದಾಡುತ್ತಿರುವುದರ ಆರ 4 ನಿಳ್ಳಿದುಬಿಲ್ಲ | 
(ಕೆ್ಮಿ6. ೨೬-೦೯). ಹಿ. ಮಲೆತ ಯವನರುರ್ಯ ಮುರಿಯೆ ತಾನೆ ಪೋದ 
ನೆಮ್ಮ ದೊರೆ, ಸಾಸಿರ ಸತ್ರಪರ ಮೊರೆ (೫6%. 0-00)- 
ಮೊಜೆಮುಟ್ಟುಖರೀತಿ; ಕ್ರಮ : 


ಬಹುಶಾಸ್ತ್ರಪ್ರಜ್ಞನಪ್ಪಾ ದುಹಾ 


ಕವಿಯಂ ಕಂಡೊಡೆ ದಗ್ಗವಾಣಿಯಿನಪನೆ:ದಿಂತಾರ್ದು ಹಾಸ್ಯೋಕ್ತಿ! 
ಕವಿಗಳ ರರ್ಷಿಪರಲ್ಲದಾವ ಮೊಜ್‌ಮುಟ್ಟಿಂದಂತವರ್‌ ಪರ್‌. 


(ಸೂಕ್ತಿತು. ೦-೬೭). [ಮೊಲಿ ./ತಮಿ. ಮುಜಕ್ಕಿ, ಮುಖಕ್ಕವೆ: 
ಮಂಜ, ಮುಅಮ , ತುಳು. ಕೊಡ. ಮೊರೆ; ತೆಲು. ಸ 
ಮೊರ, ಮೊರ್ರ ; ಕೋತ , ಮೊಯ); ತೊದ. ಮುಜ್ಯಿ ; 
ಮುರ] 

ಮೊಲಿ 'ಮಜ್ಯಿ' ನೋ. 

ಮೊಜಕಾಜಿ (ನಾ). ಮೊರೆಯಿಡುವವನು ; ಆರ್ತನಾದ ಮಾಡು 
ವವನು: ಕರೆದು ತಂದರು ಕವಿದ ಗಾವಳಿಯ ಗಜಬಜದೆ ಮೊಲತಿಕಾಅರಂ 

ಕಿಗೆ ಗುಜ್‌ಯಾಧ ಪಾತರನನು (ಒಕ್ಕರಾ. -ಬಿ- 
(ಮೊಲಕ್ಕ - ಕಾಲ] 

ಮೊಣ'ಗಿಡಿಸು (ಕ್ರಿ). ಸಂಬಂಧವನ್ನು ಕಡಿದುಹಾಕು; ವಾವೆ ತಪ್ಪಿಸು ; 

ಮೊಂಚಿಗಿಡಿಸಿ ಕೂಡುವುದು ಕುಲದಜ್‌ತಮನೆಬ್ಬಟ್ಟಿ ನೆರಪುವುದು. , - 


ಮೊಟ್ಟ, 
ಕೊಂಡ. 


೭೪೭೩ 


40 


ಮೊಳ 


ಕಂದನ ಕೆಯ್ತಂ (ತಿಕ್ಕ. ೬೬೧). 
[ಮೊಜಕಿಗಿಡು (ಆ ಮೊೆಗೆಡು) ತಂದಾ ಯ್ಯ] 

ಮೊಟ್‌ಗಿಡು " ಮೊ್‌್‌ಗೆಡು' ನೋ, 
ಮೊಟ್‌ಗೆಡು, ಮೊಟ್‌ಗಿಡು (ಕ್ರಿ). ೧: ಕ್ರಮತಪ್ಪು; ರೀತಿಗೆಡು: 

ತೆನಗಣಂ ನಾಣ್‌ ಮುನ್ನಮಿಲ್ಲೆಂಬುದಂ ಮೊಲ್‌ಗೆಟ್ಟರ್ಚಿಪ ಲಿಂಗದಿಂ 
ಅಜ್‌ದು (ಕಂತ: 1: ೧೬ ತ್ರೈಲೋಕ್ಕತೊಣನುಕಿಸ್ತೋತ್ರ). ೨. ಕಟ್ಟು 
ಪಾಡಿಲ್ಲದಿರು ; ಸ್ವೇಂ ದ ಕೂಡಿರು: ಪೊಲಲವರೆಲ್ಲಂ . - - ನಿನ್ನ 
ಮೊಲ್‌ಗೆಟ್ಟ ನಡವಳಿಯ [ನಾಕ್ಷೆ-ಪಿಸೆ] (ಕರೇ, 3-೭ ಐ); ಮೋಂಿಗೆಟ್ಟು 
ಮಾತನಾಡುವರು ಪಡುವರು (ಕೋತತ- 06-೧). ೩. ನೀತಿತಪ್ಪು; 
ಶಿಷ್ಟಾಚಾರವಿಲ್ಲದಾಗು : ಎಮ್ಮ ತಂಗಿಯರೈವರು ಮೊಜಕಿಗೆಟ್ಟು ಹೆಂಡಿರಾ 
ದರೆನಗೆ (6೪. ೨೦೦-೯೪) ; ಆತ್ತೆಯನಳಿಯ ಮದುವೆಯಾಗಿ ಅವರಿಬ್ಬರ 
ಸಂಗದಿಂದ ಹುಟ್ಟಿತ್ತೊಂದು ಮಗು ಮೊಜಕಿಗೆಟ್ಟು ತಂದೆ ಮಗಳ ಮಡುವೆ 
ಯಾಗಿ ತ್ರಿಪುರದ ಮಧ್ಯದೊಳಗೆ ಕ್ರೀಗಳ ದೇಗುಲ ನಿಂದಿತ್ತು (4೪ರ: ಕ. 10, 
೦60-486)- ೪. ನಡತೆಯು ಹಾಳಾಗು ; ಶೀಲವಿಲ್ಲದಿರು : ಅರೆಸಿಯಂ 
ಮೊಲ್‌ಗೋಗೆ ಟ್ಟ ಹೆಣ್ಣನಾವಗಮಿರದೆ. , , ,, ಪೋಲಿಪರ್‌ (ಸಳ್ಮತಾ- 
೨೫-೦೬) - ಮೊಜ್‌ಗಿಡು; ೫. ಸಂಬಂಧವು ಕಡಿದುಹೋಗು : "ಮೊಲಿ 
ಗಿಡಿಸು' ಪರಾ. [ಮೋಹಿ _.. ಕೆಡು] 


ಮೊಟ್‌ಗೆಯ್‌.. (ಕ್ರಿ): ಚೀರು: ಆರ್ತನಾದ ಮಾಡು: ತಬ್ಬಿಬ್ಬು 
ಗೊಂಡು ಮೊಜಿಕಿಗೆಯ್ವರಿಂ ೬. ಪೇಟಲದುತಮಾದುದು 
(30%. 9೬-೨೦), 

ಮೊಣಕೆಗೇಡಿ (ನಾ). ಸಂಬಂಧವನ್ನು ಹಾಳುಮಾಡಿದವನು : ಮದನಾರಿ 


'ಜುರ್ಧದ ನಾರಿ ಹರಿ ತಾ ಹೇರುರದ ಹೆಂಗಸು ಬೊಮ್ಮನು ಮಗಳ 
ಪೊಜಕಿಗೇಡಿ (ಕುವರ. ೦೬-೩೭). [ಮೊೊಜಸ್ಕಿ . ಕೇಡ್ಮಿ) 

ಮೊಅಕ್‌ಗೇಳು. ಮೊರೆಗೇಳು (ಕ್ರಿ): ಆರ್ತನಾದವನ್ನು ಕೇಳು; 
ಗೋಳಾಟವನ್ನು ಆಲಿಸು : ಗಜರಾಜನ ಮೊಜಕಿಗೇಳಿ ನರಹರಿ... 
ಸಿರಿ ಸಹ ನಡೆತಂದ (ಕಂಪ. 58-೩0) ; ಮೊಜಕಿಯಿಸುವೈ ನಾಗಪತಿಶಯನ 
ರಕ್ಷಿಸೆ ಲೋಗರ ಮೊಟ್‌ಗೇಳಲೆತ್ರಿಯಭಯದ ಕರವಂ (ನಸ್ತವಂ. ೩-0೪). 
ಮೊರೆಗೇಳು : ಪುರಜನರಿಟ್ಟ ಮೊರೆಗೇಳದಲೆ, ಗುಣಗಳನೊಟ್ಟಿಗಿರಿಸಿದ 
ರಾಯ ಗುಣವಶಿಯಂಗಶೀಮೆಯಲಿ (0ಕಫ್ಯ: ೪-4). 

[ ಮೊಕ್ಕಿ 4 ಕೇಳು (ಆ ಕೇಳ್‌) ] 

ಮೊಲ್‌ಗೊಡು (ಕ್ರಿ). - ಮೊಸ್‌ಗೆಯೆ್‌ ; ಹಾದಿಯ ಬೆಳ್ಳನ ಕಳ್ಳರು 
ತಾಕಿದಡೆ ಇನ್ನಾರಿಗೆ ಮೊಆಕಿಸೊಡುವ (ಸಳವ. ಕ. 11, ೨೪೩-0೨): 

- ಕೊಡು] 

ಮೊಜೆಗೊಳ್‌ (ಕ್ರಿ). ನೀತಿಮಾರ್ಗವನ್ನು ಹಿಡಿ: ಲಾವಣ್ಯಸಂಪನ್ನೆ 
ಯೆಸ್‌ ಕನ್ನೆಯಂ ತನಗಾಟಿಸಿ ಒಂದೊಡಮೊಬಲ್ಲದೆ ಮೋಚಿಗೊಂಡು ಕಟ್‌ಪದ 
(ಸುಕುವಹಿ- ೬-೨೬ ವ): [ಮೊಲ್‌ 4. ಕೊಳ್‌] 

ಮೊಟ್‌ದಪ್ಪು (ಕ್ರಿ): ನೀತಿಗೆಡು: ವಾರಿಜನೇತ್ರೆಯರಿಗೆ ಮೊಟಳದಪ್ಪದೆ 
ವೀರರುಂಟೇ ಲೋಕದೊಳಗೆ (8:೧೫: ೨೬-೦೦೫). [ಮೊಲಕ್ಕೆ 4 ತಪ್ಪ] 

ಮೊಣಿಪಾರ್‌ (ಕ್ರಿ): ಆಶ್ರ/ ನ ನಿರೀಕ್ಷಿಸು ; ರಕ್ಷಣೆಯನ್ನು 

ನಾನ್‌, . ಇನ್ನೇಕೆ ದೇವರನ್‌ ಮೊಜಕ್‌ಪಾರವೇಳ್ಳುಮೇ 
(ಕಾತಿಗೊ ೪೦-0೫4) [ಬೊಳ್ಳಿ ("4 ಮಜ್‌,) 4 ಪಾರ್‌] 

ಮೊಲ್‌ಪು. ಮೊಜಿಯ (ನಾ). ೧: ಸಮುದ್ರ. ನದಿ ಮುಂತಾದುವು 
ಗಳ ಮೊರೆತ. : ನರೆ ನೊರೆ ತೆರೆ ತೆರೆ ಮೊಲಕಿಪು ಕೆಮ್ಮಾಗೆ 
ಜಜ್ಜರಿತ ಪಲ್ಮಳೆ ತಡಿವರನ ಜರೆ ನದಿ ಪರಿಯಲು (ಕರಕ. ೩-೫6). 
ಮೊಅಹು : ೧. ಇಂತಪ್ಪ ಶರಧಿಯ ಸಂಭ್ರಮದ ಮೊಡಿಹಿನಲ್ಲಿ ಶಂಭುವೇ 

ಇಡೆಗೊಡಿದೆನೆಯ್ಯ (ತರಕ. ೦೧-೪೦೪). ೨. ದೊಡ್ಡದ್ವನಿ ; 


[ಮೊಲ್‌ 


ಬಯಸು : 


ನಿನ 


ಮೊಲಸಮುಗಿಲು ೭೪೭೪ ಮೊಲಕಾಲ್‌ 
ಆರ್ಭಟ ; ಸುರಬಲದ ನಿಸ್ಸಾಳಕೋಟಿಯ ಮೊಆಡು ಮೊಳಗಿತು ಮೊಅಕವೇಳ್‌ (ಕ್ರಿ). ಆರ್ತನಾದ ಮಾಡು; ಮೊರೆಯಿಡು : ಮೊಣ 


(ಕುಠ್ಶಾಳ, ೭-೦೪) ; ತಂಬಟದ ಮೊಟಹು ಕೋಟಾಕೋಟಿ ಪೆಟಲಾರ್ಪು 
ದಶದಿಕ್ಕುಭರಿತದಿ ಘಮೈನಲಾಯ್ತು (ಕಕತ. ೪0-೯) : ಮೃಗಗಳ ಮೊಅಹು 
ಮುಸುಕಲು (ಉತ್ತಳ. ೪6-4). ೩- (ಆಲಂ) ಸಿಟ್ಟು: “ಕೋಪ” 
(ತತ್ತು, 8.1, ೬3): ಸಿಡಿಲುಗಳ ಗರ್ಜನೆಯ ಗಗನದ ತುಡುಕುವಾಗುಳಿಕೆ 
ಗಳ ಮೊಜಹಿನ ಮಿಡುಕುಗಳ ನಾಯ್‌ ನೂಕಿದವು ಹಾಸದ ವಿಳಾಸದಲ್ಲಿ 
(ಕುನ್ಮಾಿ, ೦೩-೨೦). [ಮೊಜ್ಸ್‌ 4 -- ಪ್ರೈ . / ತಮಿ. ಮುಪ್ಪು, 
ಮುಲ ಪ್ಪ; ತೆಲು, ಮುರಿಪಮು, ಮುುರಿಪೆಮು] 


ಮೊಟಿಿಮುಗಿಲು (ನಾ). ಗರ್ಜಿಸುವ ಮೇಘ ; ಗುಡುಗುವ ಮೋಡ: 


ಮೊಜಕಿಮುಗಿಲ ಮದದಂದದರಿ ಮೊಳಗುವ ವಾದ್ಯರಭಸದಲಿ . .- 
ಮೋಹರ ತೆಗೆದುದೀಚೆಯಲಿ (ಕುಠ್ಮಾಕ- ೦-೭). 
[ಮೊಣ 3. ಮ: (ಇ ಮುಗಿಲಿ) ] 


ಮೊಳ್‌ಯಲಬ್‌ (ಕ್ರಿ). ೧. ಕಟ್ಟುಪಾಡುಯಿಲ್ಲದಾಗಿಸು : ಧರ್ಮವನ್ನು 
ನಾಶಮಾಡು : ಮೊಜಿಯಲಾವ ಮದ್ಮಪಾನಮನಜನೆಂದುಂ ಮಧುವ 
ನೀಂಟೆ (ಕರ್ರಫ, 00-30)- ೨. ನೀತಿಮಾರ್ಗವನ್ನು ಬಿಡು; ಶಿಷ್ಟಾಚಾರ 
ವಿಲ್ಲದಾಗು : ಅರಸಂ ತನ್ನ ಮಗಳಂ ತಾನೆ ಕೊಂಡು ಮೊಜ್‌ಯಲಟ್‌ದಂ 
(ನಡ್ಮಾರಾ- ೧೧೮-೨೫)- [ಮೊಕ್ಕಿ 4 ಅಬಾ 

ಮೊಲ್‌ಯಿಕ್ಕು (ಕ್ರಿ). ಆರ್ತನಾದ ಮಾಡು : ಮೊಕಿಯಿಕ್ಕುತಿರ್ದನೋಹಿಲ 
ದೇವಂ (ಣರ್ಕಟಿ: ೧೦-೩೪)- [ಮೊಲಿ __ ಇಕ್ಕು] 

ಮೊಲಿಯಿಡಿಸು (ಕ್ರಿ). ಸಂಕಟದಿಂದ ಕೂಗಿಕೊಳ್ಳುವಂತೆ ಮಾಡು ; 
ಗೋಳುಗುಟ್ಟಿಸು : ಮೊಲ್‌ಯುಡಿಸಿತಿಂತಿವರನೆನ್ನ ಮಹಿಮೆಯ ಭಕ್ತಿ 
(ಕಿ6ುರ- ರೇ. ೨೦-೦೪).; ಪಿರಿದು ಮಾರ್ಬಲಗೂಡಿ ಒಂದು . ., ಮೊಣ 
ಯಿಡಿಸಿದ ವೈರಿಭಟರ (ಕಂತುಿ- ೩-೫೬). 

ಮೊಲ್‌ಯಿಡು, ಮೊರೆಯಿಡು (ಕ್ರಿ). ೧. ಆರ್ತನಾದ ಮಾಡು; 
ಗೋಳಾಡು; ಆಕ್ರ೦ದಿಸು : ರೌದ್ರಶರದ ದೊಣೆಗೆ ಕೆಯ್ಯಂ ನೀಡಿದಾಗಳ್‌ 

೬. ಸುರರ್‌ ಮೊಲಕಿಯಿಟ್ಟರ್‌ (ಶಂಶಶಾ, 04-03); ಉಟ್‌ ಕಾವ 

ಸೂರ್ಯರಶ್ಮಿಗೆ ಮೊಆಕ್‌ಯಿಡಲೆಂದೆತ್ತಿ ಪಿಡಿದ ತೊವಲೆಂಬಿನೆಗಂ ತುಲುಗಿರ್ದಾ 
ವರೆಗೊಂಬಂ ಮುಜ್‌ದು ನೆಟಲ್ಮಾಡಿಕೊಂಡು ನಡೆವರ್‌ ಪಥಿಕರ್‌ (ಅಗರ, 
0೭-೩೦); ಅರಸಿಯರು ಸಚಿವರು ಕುಮಾರರು ಮೊತಿಯಿಡಲು ಫಲುಗುಣನ 
ಬಿಡಿಸಿದ ಪರಿಯ... ಮಜಕಿದರೆ (ಕಕ. ೬); ದೂರದಿ ನಿಂತು 
ಮೊಜಕಿಯಿಟ್ಟು ಕೂಗಲು ಚೋರಗೆ ದೆಯವು ಪುಟ್ಟಿತೆ (ಫ್ಯರಂರ. ೦-೦೩೭ -೦)- 
೨. ದೂರು, ಅಹವಾಲು ಹೇಳು ; ಕಳವಳಿಸಿದುದು ಮೊಣಿಯಿಟ್ಟು 
ದಭವನ ಮುಂದೆ ಭುವನಜನ (ಕುಠ್ಯಾಕ. ೩-೫೩)- ೩. ಬೇಡಿಕೊಳ್ಳು ; 
ಪ್ರಾರ್ಥಿಸು: ಕಚ್ಚದಿರಿಮೆಂದು ಭಯದಿ ನಿಚ್ಚಂ ಮೊಆಕಿಯಿಟ್ಟು ಪತ್ತ 
ನರ್ಚಿಸುತಿರೆಯುಂ ರಕ. ೯-60). ಮೊರೆಯಿಡು ;. ೧. ಪಟ್ಟಣದ ಬಾಗಿ 
ಲೊಳ್‌ ಕುಳಿತು ಮೊರೆಯಿಡುವ ಪರಿಯೇನು (3ೌಗಂಧಿ- ೪೭-೦೬) ; ನೀನು 
ಅರಸಾಗಿ ನಮ್ಮನ್ನೂ ರಕ್ಷಿಸೆಂದು ಮೊರೆಯಿಟ್ಟರು (ಕೈವಾಣ- ೨೩೩) ; 
"ಯಾಕೆ ಈ ದಾಸ್ಯ?' ಎಂದು ಒಮ್ಮೊಮ್ಮೆ ಹೃದಯ ಮೊರೆಯಿಡುತ್ತಿತ್ತು 
(ಕಮತೆ. 300). ೩. ದೇವರು ದಯಪಾಲಿಸುತ್ತಾನೆ, ಅದುದರಿಂದ 
ಅವನಿಗೆ ಮೊರೆಯಿಡು (ನಂಂಯ: ೪-೦೪೨)- [ಮೊಜಕ್ಕಿ - ಇಡ್ಕು] 

ಫೊಟ್‌್‌ಯೊಗು " ಮಜಕೆವೊಗು': ನೋ. 

ಮೊಲ್‌ಯೋಗು " ಮರೆವೋಗು ' ನೋ. 

ಮೊಲ್‌ವುಗು " ಮಜವೊಗು ” ನೋ. 

ಮೊಲ್‌ವೆಳು (ಕ್ರಿ). ತಕ್ಕುದಾಗಿರು ; ಹೊಂದಾಣಿಕೆಯಿಸಂದಿರು (?): 
ಮೊಲ್‌ವೆತ್ತ ಲಲ್ಲೆವಾತುಗಳಪ್ಪುಗೆಯಿಂದೆ ನೆಟ್‌ ಮೂರ್ಛಿತೆಯನೆಯ್ದಿ ದರು 
(ಮೋಹತ. ೩೨-೦೪). [ಮೊಟ್ಸ್‌ 4 ಪೆಜ್ಯು) 


[ಮೊಅಕಿಯಿಡು 4 - ಇಸ್ಕು]|. 


ತ 


ವೇಳ್ವ ದೂತರಂ ಗರ್ಜಿಸುತೆ . . - ಭರತಂ ನುಡಿದನು (ಕ ಬಣ: 30-6). 
[ಮೊಟ್ಕಿ 4 ಪೇಳ್‌ (ಇಪೇಲು)) 

ಮೊಟ್‌ವೇಟು್‌ (ಕ್ರಿ). ಸಹಾಯವನ್ನು ಕೇಳು; ಆಶ್ರಯವ ಸ್ನ ಬೇಡು: 
ಮಹಾಪದ್ಮನ್ಮಪನುಂ ಬಲಕ್ಷಾಮಂ ಮಾಮಂ ನಿಮಗೆ ಮೊಟ್‌ವೇಬ್ಮಟ್ಟಿದ 
[ನಿದ (ಶತೃ. ೭-60). [ಮೊಲಸ್ತಿ (<ಮಟ್ಸ್‌) 4 ಪೇಟ್‌] 

ಮೊಟಕ್‌ಸರ (ನಾ). ಆರ್ತನಾದ; ಚೀರಾಟ ; ಅಕ್ಕಟಕ್ಕಟಿದೇನೊ ಮೊಟಕಸರ 
ತಮ್ಮನೊಂದೊಕ್ಕಲೊಳಗೆ ಕೇಳಲಾಯ್ತು (ನರಕ. 6-೩0). 

[ಮೊಲಿ ಸರ] 

ಮೊಟ್‌ಹೊಗು ' ಮಜಕಿವೂಗು ' ನೋ. 

ಮೊಟ, ಮೊಣ, ಮೊಳ (ನಾ)- ೧. ಮೊಳಕೈಯಿಂದ ಹಸ್ತದ ತುದಿ 
ಯವರೆಗಿನ ಅಳತೆ ; ಎರಡು ಗೇಣು; ಅರತ್ನ್ನಿ: “ಅರತ್ಲಿನಾಮಂ 
ಸಕನಿಷ್ಠಕಂ ಮೊಬಂ” (ಕಕ್ತುಕೋ, ೬೯-೦೪) ; ಖಟಕ ಧನು ಮೂಜು 
ಮೊಬನಿಂ, ಪೇಟ? ಷಡಂಗುಲಮೆ ಮೊದಲ ನಾರಕರೊಡಲಂತೇಟುವರಂ 
ತದ್ವಿಗುಣಮೆ ಸೂಟಸೊಳ್‌ ನಾರಕರ ಕರಿನದೇಹೋತ್ಸೇಧಂ (ಅಂತ್ರ. ೫-೪೨) ; 
ಮೊಟ ಮೂಲಳತೆಯ ತನುರುಚೆ ಕಂಪಿನ ಪೊಳಪಿನ ೌಮುದಿಯನೇಂ' ಕಡಲ್ವ 
ರಿಯಿಪುದೋ (ಅನಂತು. ೪-೪೪): ಮೊಣ: ೨. ಮೊಳಕೈ ಹಾಗೂ ಮೊಳ 
ಕಾಲುಗಳಲ್ಲಿರುವ ಮೂಲೆಯ ಸಂದು: “ಮೊಣ (ಮೊಳ), ಜಾನು, 
ಮೊಣಗಂಟು” (ಸಂಕೋ: ೪93)- "ಮೊಣಗಂಟು' ಪರಾ. ಮೊಳ: ೧. 
ಮತ್ಸ್ಯದೇವರ ಹವಣನಾರೆಣಿಸುವರು , ಅವನಿಪತಿ ಕೇಳ" ವೇದ 
ವಾಕ್ಯಕೆ ಹತ್ತುಮೊಳ ಮಿಗಿಲು (ಸಂಕತ- ೪-೨೬) ; ಕಪಿಯ ಬುಲವು , . . 
ಮುಂದೆ ಗೇಣರೆಗೇಣು ಮೊಳ ತೋಳನಿತು ಬೆಳೆವುತಿರೆ (1930, ೨-9); 
ಮೊಳನನಿಕ್ಕಲು ಸೊಂಡಿಲಂ ಗುಹಂ (6ಕೃಪ್ಪ. ೨-೬-೦); ಧರ್ಮಕ್ಕೆ'ದಟ್ಟ 
ಕೊಟ್ಟರೆ ಹಿತ್ತಲಿಗೆ ಹೋಗಿ ಮೊಳ ಹಾಕಿದ (ಗಾರ). 

[ದೇ.॥ ತಮಿ. ಮಲ. ಮುಬವರ್‌ ; ತುಳ್ಳು ಮೊಳ, ಮೊರ, 

ರ ; ಕೊಡ. ಮೊಳ ; ತೆಲು. ಕೋಲಾ. ಪರ್ಜಿ: ಮೂರ] 

ಮೊಲಂಗಾಲ್‌ " ಮೊಟಕಾಲ್‌' ನೋ. 

ಮೊಟುಂಗ್ಳು * ಮೊಟಗ್ಳು' ನೋ. 

ಮೊಲಿಂಗ್ಯು " ಮೊಬಿಗ್ಳು' ನೋ. 

ಮೊಟಿಕಯ್‌ * ಮೊಲಕೆಯ್‌” ನೋ. 

ಮೊಟಕಲಿಸು (ಕ್ರಿ) (0): ಪಾಯ್ಜಂಬನಂಬಟ್ಟುವವೊಲ್‌ ಪುಂಖಾನು 
ಪುಂಖಂ ಮೊಟಕಲಿಸೆ ಮನೋವಗದಿಂ ಬೇಗಮೆಚ್ಚಂ (9೪: ೬-೪೦) ;' 
ಮುಂರಿದಂಗಂ ನೀಳ್ಡ ಗಾತ್ರಂ ಮೊಲಕಲಿಸಿ ಕರಂ ದಂಡೆಯಂ ನೀಡಿದ:ದಂ 
(ಅರ್ಥನೇ. ೬-೬೩) - [? _- - ಇಸ್ಕು) 

ಮೊಬಕಾಲ್‌, ಮಣಕಾಲು, ಮಣಿಕಾಲ್‌, ಮಣಿಕಾಲು, ಮೊಣಕಾಲ್‌, 
ಮೊಣಕಾಲು, ಮೊಳಕಾಲ್‌, ಮೊಳಕಾಲು, ಮೊಟಂಗಾಲ್‌ (ನಾ). 
ಕಾಲು ಮತ್ತು ತೊಡೆ ಸೇರುವ ಭಾಗ; ಮೊಳಸಂದು ; ಜಾನು ; 
ನರಿಗಳ್‌ ಬಂದು . . . ಎರಡುಂ ಕಾಲ್ಲಳಂ ಮೊಬಕಾಲ್ವರೆಗಮೊಂದು 
ದಿವಸಂ ತಿಂದತ್ತು (ನಕ್ಕಾರಾ. ೨೯-೦೩) ; ಅಂತು ಬಿಟ್ಟು ಸುಲಿದ ಮೊಟ 
ಶಾಲ್ಗಳುಂ . . . ಉಡಿದ ಕೈಗಳುಮಾಗಿ ಬೆರಸಟುತ್ತುಂ ಬಂದು (ಶಂತಥಾ- 
3-೬೦ನ); ಸಾವಂಗೆ ಸಮುದ್ರಂ 'ಮೊಟಕಾಲುದ್ವಂ (ಸಂತತಂ, ೪೯-೪). 
ಮಣಕಾಲು : “ಜಂಘಾ-ಮಣಕಾಲು” (9೫4- ೦-3). ಮಣಿಕಾಲ್‌ ; 
ನೋಡಿ" ಗುಜೌಯಂ ಮಣಿಕಾಲ್‌ ಮಣಿಯೆ `ಭುಜಮೊಗೆಯೆ . . . ಧನು 
ರ್ಧರರ್ಕಳದಟಿಂದೆಚ್ಚೆರ್‌ (ಕೇ: ೬-೫೫) ; ಎಳ್ತರದ ಕುರುಳ್ಗಳಂ ಪರ್ರೊ 


ಜಲ್ಲಿಮಿಗಕ್ಕೆ ವರಾಹಯೂಥಮೇಳ್ತರೆ ಮಣಿಕಾಲ್ಗಳಂ ಮಡಿದು ತೋಣಾದ 
ರೊಯ್ಯನೆ ಸನ್ನೆವೇಂಟೆಯೊಳ್‌ (10%. ೩-೩). ಮಣಿಕಾಲು : 


ಮೊಲಿಕೆಯ್‌ 


ಮಣಿಕಾಲು ಈಡಿಗ ಕಣಕಾಲು ಸಮ್ಮಗುಜ . . . ಅಂಗಾಲು ಶುದ್ಧಮಾದಿಗ 
ಕಾಣಿರೋ (ಸರ್ಶವ. 0೬೨-೭೬೭). ಮೊಣಕಾಲ್‌: ಸಿರಿ ಬರೆ ಮೊಣಕಾಲನಾಂಪ. 
ಗಾಂಪರುದೊಳರೇ (ಛರ್ಶಾನ್ಕು. 00-0೭) ; ಬಟ್ಟಲು ಕಟಲ್ಲ ಮೊಣ 
ಕಾಲ್ಗಳುಂ ಮೊಟ್ಟನೆ ಮುದ ನಿಟ್ಟೆಲುಗಳುಂ . . . ಮಹಾಭಯಂಕರ 
ಮಾಗೆ (ಕುಕಾಕೀ. 03-89 5). ಮೊಣಕಾಲು: “ಜುನುಃ, ಊರು 
ಪರ್ವಃ, ಅಸ್ತಿಪರ್ವಃ - _ ಈ ೩ ಮೊಣಕಾಲು” (23. ೦೨೦) ; 
ಮೊಣಕಾಶೊಳಸಂದುಗಳು ಬಾತುಕೊಂಡು , . . ಕ್ರೋಷ್ಟುಶೀರ್ಷವೆನಿಸಿ 
ಕೊಂಬುದು (ಕೈಕ್ಕಸಾ, 1, ೪0೬) ; ಕಣಕಾಲ ಕತಣಿಸುವಳು ಮೊಣಕಾಲ 
ಮಣಿಸುವಳು . (46೯2. ೦೪೪೫) ; ತಲೆ ಇರುವಾಗ ಮೊಣಕಾಲಿಗೆ ಪಟ್ಟ 
ದೊರೆಯಲಾರದು (ಕಂಣಕು. 0). ಮೊಳಕಾಲ್‌ ; ಪಟದ ಮೂಳೆಯಂ 
ಮೊಳಕಾಲಂ ಕಾರ್ವ್ವೈ (ಕೆ. ೪೫೧ ಗರ: ೦೦೪-೦೯; 3042) ; ಕಣಕಾಲ್‌ 
ಮೊಳಕಾಲ್ಮುಖಂ ಭುಜೆಂ(ಏಕ. 1111, ಸೊರ. ೦೬೫-೧೨ ನ 1156) ; ಮೊಳ 
ಕಾಲ್ಗಳಲಿ ಘುಯವ ನೋಡಿರೈ ನೀವು (4668: ೧೬-೬). ಮೊಳಕಾಲು: 
“ಜನಃ, ಊರುಪರ್ವನ್‌, ಅಷ್ಟೀವತ್‌-- ೩ ಮೊಳಕಾಲಿನ ಹೆಸರುಗಳು” 
(ಸಿರ್ಕಾಂತಿ- 0೯0); ಬೊಬ್ಬಿಲದು ಮೊಳಕಾಲನೂಟ್‌ದರು (ಕನ್ಯಾಂ, 
೪-೦೨) ; ರಕ್ಕಸರಾಯನೆತ್ತಿದನೊಡನೆ ಬೊಬ್ಬಿಅದವುಕಿದನು ಮೊಳಕಾಲಲಾ 
ಧನುವ (ಕೊರಣ- ೧-೦೬-೨೦): ಮೊಟಿಂಗಾಲ್‌ : ಪನಿತು ಮೊಟಂಗಾಲೊಳ್‌ 
ಕಾಲ್ವರಿವ ನೊರೆಯ . . . ಕಾರೊಡಲ ವೇರಾನೆಗಳ (ea, 0-0). 
[ದೇ.8 ತಮಿ. ಮಲ. ಮುಟಬ್ಯಾಲ್ಸ್‌; ತುಳು. ಮೊರಂಪು; ಮೊಲಂಕು ; 

ತೆಲು. ಮೋಕಾಲು ; ಕುರುಖ್‌. ಮೂಕು ; ಮಲ್ಹೊ. ಮುಕೆ ) 

ಮೊಟಕೆಯ್‌, ಮೊಣಕೆಯ*, ಮೊಣಕೈ, ಮೈೊಳಕಯ". ಮೊಳಕೈ. 
ಮೊಟಕಯ್‌,  ಮೊಟಕ್ಕೈ (ನಾ). ಕೈಯ ನಡುಗಂಟು ; 
ಕಣಕ್ಕೆ ಮತ್ತು ತೋಳುಗಳ ನಡುವಿನ ಭಾಗ; “ಕಪೋಣಿಃ, ಕೂರ್ಪರಃ_ 
ಈ ೨ ಮೊ(ಟ)ಣಕೆಯ್‌” (ಕಡು 56-4೬); “ಮೊಲಕೆಯ್ಯ ಕೆಲಭಾಗವು 
ಪ್ರಕೋಷ್ಠ, 'ಮುಂಗೆಯ್‌” (೫3ಣ್ಗ. 9): ಮೊಣಕೆಯ್‌; `“ಪ್ರಕುಂಡ 
ಮೆಂಬುದು ಮೋಟಿ)ಣಕೆಯ್ಕಿಂದ ಮೇಗಣ ಭಾಗೆ” (ಕರಡು. 56-೩೭೪), 
ಮೊಣಕೈ : ತೋಳುಗಳನ್ನು ಮೊಣಕೈಯವರೆಗೆ ಮಡಿಸಿಕೊಂಡಿದ್ದರಿಂದ 
ಹೊರದೋರುವ . . . ರೋಮತುಂಬಿದ ಕಪ್ಪುಕೈಗಳು (ಕೋಲ: ೦೩೦). 
ಮೊಳಕಯ್‌ : ಚಂದನಕ್ಕುಮ್ಮಳಿಸಲೇಕೆ ನೀನೆಲೆ ಮಗನೆ ಚಂದನಂ ನಿನ್ನ 
ಮೊಳಕಯ್ಯೊಳದೆ ಎಲೆ ಮಗನೆ (೬೦. ರೇ: ಉಂ) ಮೊಳಕೈ; 
ಮೊಳಕೈ ಮುಂಗೈಗಳನಾಡಿಸುತಂ (ಕೃಳಗೀರೆ. ಹ. ೪೬೨.೨೪) ; ತೊಡೆಗಳಂ 
ಮೊಳಕೈೆಯೊಳೂಜುತೆ (೧34: 9-02) ; ಮೊಳಕೈಯೊಳಗೆ ಯುಜಕಿದ್ದೆ 
ರಡು ಹಸ್ತಂಗಳಲ್ಲಿ ಚುಪದ ಕಿರುವನೇಅಿಸಿ. ಶರರ ತೊಡಚಿದನು. 
(ಹರತ. 0೦೭) ; ನಿನ್ನ ಮೊಳಕೈಯಲ್ಲೇನು ಗಾಯ ಶಾರದ? 
4ಕ್ರಕ್ಕಿ. ೫9). ಮೊಟಿಕಯೇ : ಒಳಕಯ೯, - ಮೊಟಕಯ್ಸ್‌, ಪೊಜಕಯ" 
(ತ. 000 ಕ್ರಯೋ), ಮೊಲಕ್ಕೆ : “ಕಪೋಣಿ, ಕೂರ್ಪರ; -- ಈ ೨ 
ಮೊಲಕ್ಕೆ” (ಔ50- ೦೨೦); ಮೊಟಕೈಯಂ ಕೊಂಠದಿಂ ಕುತ್ತಿ 
(ಧರ್ಕಾಕ್ಕು- ೩-೦೦೩), [ದೇ.॥ ತಮಿ. ಮಲ, ಮುಬಬ್‌ ತುಳು. 
ಮೊರಂಗೆ ; ಕೊಡ. ಮೊಳಕಯ ; ತೆಲು. ಮೋಚೆಯ್ಯಿ] 

ಮೊಬಕ್ಕೆ ' ಮೊಲಿಕೆಯ"' ನೋ. 

ಮೊಟಗಿಸು, ಮೊಳಗಿಸು (ಕ್ರಿ) ಧ್ವನಿಯುಂಟಾಗುವಂತೆ ಮಾಡು ; 
ಶಬ್ದಮಾಡಿಸು ೫ ಸುಭುಜಂ . , . ಮಿಕ್ಕಿನ ಸೇನೆ ನಡೆದು ಬಪಣಂತು. 
ರಣದುಂದುಭಿಯಂ ಮೊಟಗಿಸಿದಂ (ನಕ್ಕ. ೯೩-೨9). ಮೊಳಗಿಸು ; 
ಜನವಜಯೆ ಹಣಕಿಯ ಮೊಳಗಿಸುತೆ (ಕಳಾ- 00-೬೭)- 

[ ಮೊಬಗ್ಗು 4 -- ಇಸ್ಕು] 
ಪೊಟಗ್ಗು. ಮೊಳಗು, ಮೊಲಂಗ್ಗು (ಕ್ರಿ). ೧. (ವಾದ್ಯಗಳು) ಧ್ವನಿ 


೭೪೭೫ 


46 


ಮೊಬಿಗ್ಳು 
ಮಾಡು ; ಬ್ಹಮಾಡು : . “ಮೊಲಗು -- ವ:ದನಕ್ರಿಯಾಯಾಂ- 
ಸ್ತನಿತೇ ಚ (ಗುಡುಗು), ವೃಕ್ಷಭೇದೇ ಚ” (ಕಣುರಾ) : ಆಗಳ್‌ ಕುಂಭ 
ಸಂಭವನುಲಿವ ಜನರ ಕಳಕಳರವಮುಮಂ ಮೊಲಗುವ ಪಣಕಿಗಳುಮಂ 
ಬಾರಿಸಿ" (ಕಳಾ. ೨-೩೪ 5) ; ಮೊಬಗುವ ಪಣಕಿಯುಮನಾನೆಯ 
ಪಟಯಿಗೆಯುಮನಾಂತ ಬಲಮೆುಮಂ ಕಂಡು (ಎಳ. 2%, ಅರಸೀ. ೨೩೭-೯ ; 
೪). ಪಿ. (ಮೋಡಗಳು ಒಂದಕ್ಕೊಂದು ತಗುಲಿ) ಗುಡುಗುಡು 
ಎಂಬ ಶಬ್ದವುಂಟಾಗು ; ಗುಡುಗು: ಕೆಳರ್ದು ವಿಳಯಕಾಳಮೇಘ. 
ದಂತೆ ಮೊಬಗಿ ಮಹಾಪ್ರಳಯಭೈರವನಂತೆ ಮಸಗಿ (ಕುಕಳಾ. 00-90 8); 
ಉರಿದುದು ನಭಂ ನೆಲಂ ಮೊಬಗಿದುದು (೫ತಿತು:4-004) ; ನೆಲಂ 
ಮೊಲಗಿದ್ಯುತಪ್ಪದೊಂದು ಭಯಂಕರಧ್ದಾನಮಾಗಲ್‌ (ತೂತ. 90-೧0), 
೩. ಆರ್ಭಟಿಸು ; ಗರ್ಜಿಸು: ದೆಸೆಗಳ್ಗೆ ಕೆಮ್ಮನೆ ಮೊಲಗುವಿರೇಂ 
ಮೊಲಗಿದಂತೆ ಕೊಳ್ಳುವೆ ಮಟ್‌ಗಳ್‌: (ಗರ್ಮ೫ಾ. ೪4: ಕೂರ್ರಳ). ಮೊಳಗು; 
೧. ರಾಯರಥಿಕರು ಚಟುಳಚರಣಚಡಾಯವನಾನಿತರಿಳಿದುದಾ ಖಳರಾಯ 
ದುರ್ಗವ ಮೊಳಗುವಗಣಿತವಾದ್ಯಘೋಷದಲ್ಲಿ (ಓರಣ: ೬-೦೮-೪); 
ಸನ್ನಾಹಭೇರಿಗಳ್ಳೊಳಗಲು ಖಾನ ಬಪ್ಪನ್ನತಗಳನೇವೇಳ್ಗಿ (1010. 00-66); 
ಮಂಗಳವಾದ್ಯಗಳು ಮೊಳಗಿದವು (6ತ್ಕಾರ್ಕ- ೧೪೦). ೨. ಹಲಬಾರಿ ಕೇಳಿ 
ಹೆನು; ಮೋಡಗಳ ಮಧ್ಯದಿಂ ಮೊಳಗಿ ಮಾರ್ದನಿಗುಡುವ ನಿನ್ನ ದನಿಯ 
(ಎ೩. 3೨-೦೦). ೪. ಶಬ್ಧಮಾಡಿಸು; ಮೊಳಗಿಸು: ನಳನನಾಭನು 
ಪುಂಚಜನ್ಮವ ಮೊಳಗಿದನು (ಕುಣ್ಮಾರ್ರೋ-6-90)- ೫. ಮೆರೆ; ವಿಜೃಂಭಿಸು: 
ಹಳೆವಿದಿರ ಮೆಳೆಯಲಿ ಮೊಳಗಿದುರಿಯವೊಲುರುಹಿದನು ದ್ರೋಣ 
(ಕಾಪ್ಯಾರ್ರೋ- ೦೬-೨೫); ವೈರಿಸೇನೆಯ ಕುತ್ತಿ ತೇಗುವ ಮನದ ಮಾರುತಿ 
ಮೊಳಗಿದನು ಮುಂದೆ (ಕುಠ್ಶಾಕ- 03-30). ಮೊಟಂಗು : ೧. ಊರೇ 
ಮೊಟಂಗದೇ ಗೋಳಾಟಮಿಟ್ಟು! (ಉಕ್ಕತ್ಯಾ- ೩1-೬೬4): 
[ದೇ.॥ ತಮಿ. ಮುಬಜ್ಯು; ಮುಬಕ್ಕು ; ಮಲ, ಮುಬಣ್ಣ್ಯ, ಮುಟಕ್ಕು,- 
ತೆಲು. ಮ್ರೋಗು: ಮ್ರೋಯು. ಮ್ರೋವು] 

'ಮೊಟಗ್ಗು: ಮೊಳಗ್ಯು, ಮೊಬಂಗ್ಕು (ನಾ)- ೧. (ವಾದ್ಯದ) ಧ್ವನಿ; 
ಸದ್ದು; ಘೋಷ “ಮೊಲಗು ಎ ಮುಗಿಲ ದನಿ, ಒಂದು ಮರದ ಫೆಸರ್‌; 
ವಾದನವಿಧಿ, ವಾದ್ಯಂ"' (ಕರರ. ಕಂ: ೦): ೨: (ಮೋಡಗಳ ಘರ್ಷಣೆ 
ಯಿಂದುಂಟಾಗುವೆ) ಗುಡುಗುಡು ಎಂಬ ಶಬ್ದ; “ಮೊಟಗೆಂದು 
ಸಿಡಿಲ” (68೫೫೯೨: ೩೦); ವಿಳಯಕಾಳಾಂಬುದದಂತೆ ಮೊಲಗುಮಂ ಸಿಡಿಲ 
ಬಳಗಮನೊಳಕೊಂಡ. , . ಮುಗಿಲ್ಲಳಂ ಬೆಸಸಿದಾಗಳ್‌ (ಕಂತಥಾ-೩-೪೫ ವ); 
ಕಾರ ಮೊಲಗಂ ಕೇಳ್ದ ನವಿಲಂತೆ ನಲಿದು (ರೀ: ೦-೭೯ ರ); 
ಗುಡುಗುಡಿಪ ಮೊಬಗಂ ಕಡುಕಾಯ್ದ್ರೇಟ್‌ದ ಸಿಂಗದ ದನಿಗೆತ್ತು (ಉರೂಕ್ಕ. 
೩-06). ಮೊಳಗ್ಗು: ೧. ಬಹುವಿಧದ ವಾದ್ಯದ ಮೊಳಗುಗಳ ತುದಿ 
ತುಡುಕಿತಾ ಬ್ರಹ್ಮಾಂಡಮಂಡಲವ  (ಕುಣ್ಮಕ. ೨-೪೦); ಪೆನ್ನೆರಡು 
ಭೇರಿಗಳ ಕಟ್ಟಿದರಾಗಳೆ ಜಗವೆಲ್ಲ ಮೊಳಗಿನ ಮೊಟ್ಟೆಯ -ಕಟ್ಟಿದಂತಾಯ್ತು 
(ಕರತ. ೨೩-೬); ಒದಗಿರ್ಪ ಪರೆ ಕೊಂಬು ಮುರಿಕೊಂಬುಗಳ ಮೊಳಗು 
(೫೦ೂರ- ೧೪೬-೩೦6)- ೨. ಆಕ್ಕಾಶದ ವಿದ್ಯುಲ್ಲತೆಯ ಘರ್ಜನೆಯ ಮೊಳಗಿನಂತೆ 
(ನೋವಾ: -00-10) : ಘಳಘಡಘಡಿಲೆಂದು ಮೊಳಗು ಮೊಳಗಿತು 
(96ಕ- 6-90) ; ಮೊಳಗಂ ಕೇಳ್ದ್ಡರಸಂಚೆಯ ತೆಅದಿ ಆವರಿಸಿದವಸ್ಥೆ 
ಯೊಳಿರದೆಯ್ತಂದು (೩ಡು೫ - 3-೪೨). ಮೊಲಿಂಗ್ಳು : ೩. ಅಬ್ಬರ; 
ಆರ್ಭಟ ; ಓವೋ- ಕನ್ನಡದ ನಾಡೇ, ಮನುನ್ನಿ4ರ್‌ ಮಾಟಂಗು 
ಕರೆನಾಡೇ (6ಕ್ಕತ್ಕಾ- ೦೭-೩೫೨)-. [ವಮೊಟಗ್ಗು. /ತಮಿ. ಮುಕ್ಕು. 
ಮುಲಕ್ಕಮಾ; ಮಲ. ಮುಬಕ್ಕಮ”; ತೆಲು. ಮ್ರೋಗುಡು. ಮ್ರೋತ] 

ಮೊಲಿಗ್ಮು- ಮೊಳಗ್ಮು (ನಾ). ಒಂದು ಬಗೆಯ ಮರ: “ಮೊಲಗೆನರ್‌ 
ವಾದ್ಮಮವನಿಜಭೇದದಲ್ಲಿಯುಂ  ಗುಡುಗಿನೊಳ್‌ ಮೊಬಗೆನಿಕ್ಕುಂ” 


ಮೊಲಿಗುಗೇಳ್‌ 


(ಸ085. 8) ; ಮೊಬಿಗಿನ ಕಾರ್ಯ ನೆಲ್ಲಿಯ ಕಾಯ್‌ ಕಟವೆಯ ಕಾರ್ಯ 
) 


ಬೇಜಿವೇಆ್‌ ಸವಿವಡೆದಿರವೆ: (ತು. ೪೬). ಮೊಳಗು : ಮತ್ತಿ 
ಮೊಳಗರನೆಲ್ಲಿ  ಮಾದಲ , . . ಕರ್ಣಿಕಾರದ ಮೊತ್ತವಿದೆ ನೋಡಬಲೆ. 


(ತರ: ೩-೦-೨೬) ; ತಮಾಲಂ ಮೊಳಗಾಚಂ ನೆಲ್ಲಿ ನೇಲ್‌ ತದುಕು 
ಪನೆಗಳೊಪ್ಪಿರ್ಕುಮಾ ಕಾಡೊಳೆತ್ತಂ (ಕಂಕ0- ೩-೩೨). 
[ದೇ.8 ತೆಲು. ಮೊಲುಗು, ಮೊಲ್ಲು, ಮೋಲುಗು. ಮೋಲ್ಕು] 
ಮೊಲಗುಗೇಳ್‌ (ಕ್ರಿ). ಗುಡುಗಿನ ಧ್ವನಿ ಸ ಕೇಳು: ಮೇಘಧ್ವನಿ 
ಯನ್ನು ಆಲಿಸು: ಮೃಗಾಳಿ ಭೋಂಕನೆ ಮಟಕಿಗಾಲದೊಳ್‌ 
ಗೈೆಳ್ಳು, , . ರಾಮನ ಘನಚುಪದಂಡರವಮಂ ನೆ: 
ಲೊಲ್ಲವು (ಕಾರಂಕೂ- ೦೦೦): [ದೊಬಗ್ಗು -- ಕೇಳ] 


ಮೊಲವೆಆ್‌ಯಾರ್ಮ (ನಾ). ಒಬ್ಬಾತನ ಹೆಸರು : ಜೋಬಾಗ 
ಮೊಬವೆಲಸಯಾರ್ಮ್ಮಜಕ್ಲಿ 8ಅಗೊಡಗೆಯ ರಾಜಮಾನಂ ಮೂಗಂಡುಗ 


ಗಬಿ್ತಿ.... ಸಲ್ವುದು (ಎಕ. ೫11, ಮುಡ್ಮಗಿ- ೧೦೨-೦೪; ಸು. 9007). [? ] 


ಮೊಲ್ಲ್‌ಸು, ಮುಗ್ಗಿಸು, ಮೊಗ್ಗಿಸು, (ಕ್ರಿ): 0: ತಗ್ಗಿಸು; ಶಮನ 
ಗೊಳಿಸು; ಕುಗ್ಗಿಸು: -ಹಯಲಾಳಾಜಳೆಮುಂ  ಮದೇಭಮದ 


ಮೂತ್ರಾಸಾರ-ಂ20ಂ ರೇಣುಸಂಚೆಯಮಂ ಮೊಲ್ಸು [ಾಕಾಂ. ಶರ್ಗಿ]ಸಿ 
(ಕಕ್ಕ ೫-೪೫):  ಮುಗ್ಗಿಸು; ೨. ನಮಸ್ಕರಿಸು; -ಬಾಗು: 
ಉಲ್ಲಾಸದಿಂ ನಡೆತಂದು ತಮ್ಮ 
(ಕ್ರಕಂಃ ೨-೨೩). ೩: ಮುಗ್ಗುರಿಸ 


ನಾ ಮೆಲ್ಲಡಿಯೊಳು ಮಗ್ಗಿ ಸಿದನು 


; ಎಡವು: ವೆಗ್ಗಳಿಪ ನೀರಾಜನ 


ಪ್ರಭೆ ಕುಗ್ಗಿ ಮಸುಳಿಸಿತೋ ಮಣಿದು ನೀ ಮುಗ್ಗಿಸಿದೊ ಏಕಾರತಿ|: 


ಯನಯ್ಯಂಗೆ ಕೊಡುವಾಗ (೨ಸಫು- ೪೬-೦೬). 9. ನಾಶಮಾಡು ; ಧ್ವಂಸ 
ಗೊಳಿಸು : ನೀನಿಟ್ಟ ಸೂತ್ರದಿಂ ಚಲಿಪವು ಕೈಕಾಲುಗಳು ನೀನೆ ಮುಗ್ಗಿಸಲು 
ಮುಗ್ಗು ವ ದೇಹದವನು (ಕೃಠಃರ- ೨-೯6-0); ಚಿಂತಿಸಬೇಡ ತಾಯೆ ನಾ 
ಮುಗ್ಗಿ ಸುವೆ ಸವತಿಮಕ್ಕಳನೆಲ್ಲ ನುಂಗಿ ನಾ ಬಗ್ಗಿ ಸುವೆನದ್ವ ಸಂಶಯ ಬೇಡ 
(ಕರಂಗ- ೩-೩3); ಟೊಪ್ಪಿಗೆಯ ಉದ್ಯೋಗವನ್ನು ಮಗ್ಗಿ ಸಿ ಕೆಲಸಿಗನ 
ಕೈಮೇಲಾಯಿತೆಂದು ನಾನು ಹೇಳುವುದಿಲ್ಲ (೧೪ರ. ೧೫). ೫. ವಶಪಡಿಸಿ 
ಕೊಳ್ಳು; ಅಧೀನಗೊಳಿಸು: ಸುಗ್ಗಿಯ ಸೂಳೆಯರಿಹರಲ್ಲಿ ನೋಟದಿಂ 
ಮುಗ್ಗಿಸಿಕೊಳುತ ಮುನಿಗಳ (ಕುರಾಸಾಂ. ೪-00): ಮೊಗ್ಗಿಸ್ಕು : ೬. 
ಬಾಗಿಸು ; ಬಗ್ಗಿಸು : ಕೂರ್ಗಣೆಗಳಂ, ತೆಗೆದು ಧನುವಿಗಂ ಮೊಗಿ ಸುತ್ತ 
ಕರ್ಣಪೂರಂತೆಳೆದಂ' ತಾಳಿಕೊಳಿರೆಂದೆನುತ ತೆಗೆದೆ: | 
`ಮಲಸು "ಪರಾ. 
ಮೊಲ್ಸ್ಸು, ಮುಗ್ಗು. ಮುರ್ಗು, ಮುಳ್ಳು. ಮುಟ್ಟು. ಮೊಕ್ಕ್ಯು. 
ಮೊಗ್ಗು. ಮೊಳ್ಳು (ಕ್ರಿ): ೧. ಬಾಗು; ಮಣಿ; ಬಗ್ಗು: 
ಕನಕರಾಂತಿಮನೀಂದ್ರಕೇವಳಿಗಳ  ಪೊಜಅಡಿಗಳೊಳಂ ಮಣಿಮಯ 
ಮಕುಟಮಲೆಯೆ ಮೊಟ್ಸ್‌ ಪೊಡೆವಟ್ಟು (ಕಂತೆ: ೯-೨ ನ) ; ಪೋಗಿ ತನ್ಮ 
ಹೀಂದ್ರೋಪಕಂಶದೊಳ್ಳೊಟ್ಲಿ  ಪೊಡೆವಟ್ಟು (ಸುಕುಮಾ- ೪-೩6 ವ); 
ಮೇಗಣಧಿಕಾರಕೆಂತಪ್ಪ ರಾದ್ರಮುಂ ಶಕ್ತಿಯುಂ ಮೊಬ್ಲುವುದು (ಅಕ್ಕತ್ಕಾ 
ನಮಸ್ಕಾರ ಮಾಡು ; ವಂದಿಸು ; ಎರಗು: 
ಸ ನೇ” (ಮರಾ) ; ನಿಜಾನುಜನ್ಮನೆ ಕಳೇವರದ ಕಾಲ ಮೊದ 
ಲೊಳ್‌ ಮೊಬಿಸ್ಸಿ (ತರಶೆ, ೯-೩೦ 5) ; ಪಿರಿಯರ್ಗೆ ಮೊಟ್ಟ ಜಸಮಂ 
ಕೈಕೊಳ್‌ (390: 4-030). : ಹಿ. ಕುಗ್ಗು; ಅಡಗು : ಕುಸಿ: 
ಪವನಾತ್ಮಜಂ ಗದೆಯಿನೆಲ್ವ ಡಗಾಗಿರೆ ಮೋದೆ ಮೊಲ ಬಿಲ್ಟುವು ಮದವಾರ 
ಇಂಗಳ್‌ (ಶುಶಠಾ. 08-88) ; ಆ ಸಂಗ್ರುಮದೊಳ್‌ ತನ್ನನುಜ 
ಜಾಮಾತೃವರ್ಗಂ ಪಡಲ್ವಟ್ಟಂತಾಗಳ್‌ ಮೊ: 


೨ (ತುರಂಗ 33-೩). 
[ಮೊಟ್ಟ 4 - ಇಸು] 


೨೭-೩೩೦)- ೨. 


ತಬಿರ್ಪೆದುಂ (5904ತೆ. 
೩-೩೪). ಮುಗ್ಗು : ೧. ಗುರುಪಾದಾಂ[ಬುರುಡಕ್ಕೆ] ಮುಗ್ಗಿ ಪೊಡೆವಟ್ಟು 
(ಕಾಯು: ೮-೬): ೨. ಭೂಪರೆಲ್ಲರು ಭಯಭಕ್ತಿಯಿ: 


ನೇಮಿಯ ಶ್ರೀಪಾದಕೆ 


೭೪೭೬ 


10 


ಮೊಲ್ಲು, 


ಮುಗ್ಗುತಿರಲು (ಕೀರುಸಂ- ೩೨-೨) : ಪರಿದರ್ಕಕೀರ್ತ್ಯಾದಿ ರಜರು ಕಣ್ಣೀರು 
ಸುರಿವುತ ಮುಂದಡ್ಡಗಟ್ಟಿ ಚರೆಣಾಬ್ದದೊಳು ಮಗ್ಗಿ , ಕೆಡೆದರು. (ರ6ತ. 
೭೬-೬೭). ಹಿ. ರಿಪುಭಟನ ಹೊಯನ್ಸುಳ ಧರಧುರಕೆ ಕಲಿ ಸಾತ್ಯಕಿಯ ತರಹರಣೆ 
ತಗ್ಗಿತು ಮಹಿಮೆ ಮುಗ್ಗಿತು (ುನ್ಮಾ್ಟೋ. ೦೪-೦೧). ೪: ಎಡವು, 
ಮುಗ್ಗು! ರಿಸು: “ಮುಗ್ಗು - ಜೀರ್ಣುವಗಂಧೇ, ಗತಿಭಂಗೇ ಚ 
(ಮುಗ್ಗರಿಸು)್‌ (ಕನುರಾ) ; ಮುಂದೆ ಮುಗ್ಗುತ್ತೆಡಬಲದೊಳಗಾಂ 
ಬೀಲುತುಂ ಪಕ್ಕಗೂಡಾಗೊಜಗುತ್ತಂ ಪೋಗಿ (ಉದಂಕ. 060) ; ಕರ್ಣನ. 
ಕುದುರೆಗಳು ಮುಗ್ಗಿದವು (ಕುನ್ಮಾಳ. 6-30): ೫, ಕೆಡು ; ನಾಶವಾಗು; 
ಹಿಗ್ಗುವೆ ಯಾಕೋ . . - ಮುಗ್ಗುವ ಕುಗ್ಗುವ ಅಗ್ನಿಯೊಳಗೆ ಬಿದ್ದು 
ಡಗ್ಗವಾಗುವ ದೇಹಕ್ಕೆ (ಪುರಂರ- 0-033 *ನುಲ್ಲೂರಿ) ; ಪಡೆ ಕಡಲೊಳದ್ದಿ 
ಜೀಮೂತಾದಿಗಳ್‌ ನೀರ ಕುಡಿಕುಡಿದು ಮುಗ್ಗಿತೇವೊಗಳ್ವೆಂ (೧ಂಗಣ. 
೩-30): ೬. ಕವಿ; ಮೇಲೆ ಬೀಳು ; ಆವರಿಸು : ಮುಗ್ಗಿ ಬೀಳುವ 
ಪಾಯದಳವನು ನುಗ್ಗುನುಸಿ ಮಾಡಿದನು (ಕರ್ಮಾಂ-6-4); ಲಗ್ಗೆಯೊಡೆದು 
ದಾನೆಯ ಮೋಹರ ಮೇಲೆ ಮುಗ್ಗುವ ಕುದುರೆಯ ಪೌಜು ಒಗ್ಗೊ ಡೆಯಿತು. 
(ಕುಂ. 0೩-038) ; ಮುಗ್ಗ ದರ್ಮುಗಿಲ ಮೊಗ್ಗರದಂತೆ 
(ಕಣ: 5-43), ೭. ಜಗಳವಾಡು ; ಕಾದಾಡು : ಮುಳಿದವರೊಳು 
ಮೊಗವಂಟಿ ಮುಗ್ಗದೆಯಾಡಿ ಪಳಿವವರೊಳು ಪೋರುಗೊಳದೆ . . . 
ಒಳುವೆಂಡಿರೊಳ್ಳುವಡೆವುದು (808, ೪-0): ೮. ಕೊನೆಗಾಣು ; 
ಮುಗಿ ; ನಿಲ್ಲು: ಈ ವೃಷಕೇತುವಿನಲ್ಲಿಯೆ ನನ್ನ ಸಂತತಿ ಇಂದಿಗೆ ಮುಗ್ಗಿ 
ಹೋಯಿತು (0ರು6. 008). ಮುರ್ಗು ; ೧. ಕಡುವಿರಿಯವು ಪೊಜಕ 
ಗಳನೆಡೆದುಡಗದೆ ಮೇಲೊಟ್ಟಿ ಮತ್ತೆ ಮೆಲ್ಬರಮುಮನಾಗಡೆ ಕಟ್ಟಿ ಕುಸಿದು 
ಕುಸಿದಡಿ ಮಿಡುಕದೆ ಸುಗಿದಗಿದು ಮುರ್ಗಿ ತರ್ಗೆವ ಪದದೊಳಿ (ಸುಕುಮಾ, 
3-೦೪): ಮುಳ್ಳು : ೩. ಜವದೊಳಿಜ:ದಾಡಿದರ್‌ ಮಲ್ಗಿ ದರ್‌ ತಳ್ಲಿದ೦್‌ 
ಸುಗರಾವೇಶದಿಂದೆ (ಕೆಂಪು- ೨೬-೦6); ಇರದಿಅಕಿಯೆ ಕಣ್ಣೆಟ್ಟು ತಳ್ಳುದರ್‌ 
ಮುಳ್ಳು ವರ್‌ (ಕಂತ. ೨೮-೨೩). ೪. ಜನ್ನಗುದುರೆ... ಪೊದರಂ 
ಪಾಯ್ದುು ಮುಲಳ್ಗಿ ನಡೆಗೆಟ್ಟು ತಡೆವಟ್ಟು ಕೊಟಗಂ ಪಟಗದ ನೆರೆಯ ಮಲ! 
ಯಜಸೆಯೊಳ್‌ ತಾಂಟಿದತ್ತು (ಉಜಾಕ್ಕ, ೦೩೫-೬4): ಮುಳ್ಳಿ ಕೆಡದುದು ಭದ್ರ 
ಪಸ್ತಿಯು ಖಳ್ಗಮೊರ್ವನ ಕರದಿ ಬಿರ್ಮಡು (ಅಗತ ೦6-29), 
ಮುಟ್ಟು: ೨... ಆಕೆ ವಿನಮದಿಂ ತನ್ನ ಪನುಬ್ಮದ ಮೇಲೆ ಮುಲ್ಲ 
ಲೊದವಿದ ಪದಖಿ ತೆಗೆದೆತ್ತಿ ನೃಪಸುತಂ ಮನ್ನಿಸಿದಂ (ಉಾದಂಉ- ೦೦೮); 
ಎಯ್ದೆ ವಂದು ಕಾಲ ಮೇಲೆ ಮುಲ್ಲು ವಿನಯಾಭಿರಾಮನಂ ತೆಗೆದು 
ತಟಕ್ಕೆ ಸಿ (ಕರುಣ- ೨೩೩). ೩, ನ ಮುಲು - ಪತನೇ " (ಕುಣ). 
ಮೊಕ್ಕು : ೨. ಮೊಕ್ಕಿದೆನು ಒಡತಿಯರೇ (458: 09); ಅನೇಕ 
ದೇವರಿಗೆ ಮೊಕ್ಕಿದಳು (ತತ್ನಕೊ, ೨೫). ಮೊಗ್ಗು: ೩, ಅಳ್ಳಾಡಿದನಿಂದ್ರಂ 
ಮೊಗ್ಗಿ ದಂ ಪಾವಕನದಿಅೌದನುಗ್ರಾಂತಕಂ (ಕ. 111, 8೦. ೦೭೦-೮; 1068) - 
೫. ನಿನ್ನ ಸೂತ್ರವು ತಪ್ಪಿದರೆ ಮೊ[ಣಉಳಾ. ಮು]ಗ್ಗು ವವು ಹೂಹೆಗಳು 
(ಹಂಸಾ. ೬೪. ೬. ಭೂಸುರವೃಂದವೈರಿಯು ಪರಶುರಾಮನ ಚಂದವಣಿಯದೆ. 
ಬಂದು ಹಳಚಿದನಾ ಪತಂಗಗಳ' ಗೊಂದಣವದುರಿಯೋಗೆ ಮೊಗ್ಗುವ 
ಚಂದದಲಿ (ರಕ. 3-೫೫). /. ೯: ಬಾಡು; ಒಣಗು: ಮಾಯದ 
ಪುಷ್ಪಗಳು ಮೊಗ್ಗಿ ಕಂದಿದವು (ಹನಸಂ. 33). ಮೊಳ್ಗು : ೧. ಒಂಟಿ 
ಸಲಗ . - - ಸೊಂಡಿಲನ್ನೆ ತ್ತಿ: ಮೊಳ್ಗಿ ಮುಂಗಾಲ ಮೊಣಕಾಲ ಮೇಲೆ 
ಕುಳಿತುಕೊಳ್ಳುತ್ತದೆ. (468, ೦೭6). ೨. ಸತ್ಕೇಂದ್ರಚೋಳೇಂದ್ರಸತ್ಸದ 
ಪದ್ಮಕ್ಕೆ.-. ಮೊಳ್ಳಿೆಂ: (ರಾಃಕೀ. 9-008); ನಾರಾಯಣನ ಪದಕೆ 
ಮೊಳ್ಳುವೆನೀಗಳ್‌ (0ತ್ಸ್ಲುಕ,. ೦-೨-೦೩೩) ೬. ಅರಿಭಟರ ಮಿಗೆ ಬೀಳಲಿಟ೨ 
ಯೆಂಬ ಖಾನರಬ್ಬರವಾಗ ಗಗನಮಂಡಲವ ಮೊಲ್ಳಿದುದು (ಕಂಪನಿ, ೦-೪6), 


“ ಮಟು ` 2. 
ಮಟ್ಟು ಪರಾ. 


ಸಲೆ 


ಮೊಲ್ಫ್ಯು 


[ದೇ.॥ ತೆಲು, ಮೊಕ್ಕು, ಮ್ರೊಕ್ಕು, ಮೊಗ್ಗು, ಮ್ರೊಗ್ಗು ನ ನಾಯ್ಕ 
ಪೊಕ್ಕೆ ; ಪರ್ಜಿ. ಮೊರ್ಕ್‌ ; ಗಡಬ: ಮುಲ್ಕ್‌; ಕುಣ. ವ್ರೋಂಗ ; 
ಮಲ್ಲೊ. ಮರ್ಲೆ] 

ಮೊಬ್ಲು. ಮೊಗ್ಗು (ನಾ). ೧- ನಮಸ್ಕಾರ ; ವಂದನೆ: * ತುಬ್‌ಲೆ 
ಆಗು ಮೊಟ್ಲು ಮಣಿ ಕುಂಬಿ ಪೊಡಮಡಿಕೆಯು ನಮಸ್ಕಾರಕೆ ತವೆ ಸಂದ 
ನಾಮ" (ಕ್ಕಿಮಂ. ಆ): ೨. ಅಧೀನ; ವಶ: ಮೊಲ್ನಿಸು' 
ಪರಾ. ಮೊಗ್ಗು: ೧. ಮೊಗ್ಗು [ಕಾಕಾಂ. ಲ್ಗು) ತುಚರಿಲ್ಲೆ ಯೈನ್ನಲ್‌ 
ಬಿಡದದುವೆ ವಂದನಾರ್ಥದಿ ತೊಡರ್ಗುಂ” (808. ೦೮೪). ೨. “ ಮೊಗ್ಗೆ ಫೆ 
ವಶದೊಳ್‌ (ಕರಾ: ೪೬); “ಮೊಗ್ಗೆನೆ ವಶವೆಂದು” (ಕತ. ಇಟಿ, ೩. 
ಕೊಳ್ಳೆ; ಸೂರೆ: “ಮೊಗ್ಗೆ ನೆ ತಾಂ ಸೂಅಕಿಯೆಂಬ ತೆಅನದು” (ತು: ೫0); 
ಗೆಲ್ಲ ಜಯದಗ್ಗ! ದ ಸುಗ್ಗಿ ಯ ಮೊಲ ದೆಂದು ಬಂದಿರದೆ ಪೊಣರ್ಚಿ (ಪುತ್ತಶಿ- 
9-03) ೪. ಸುಲಭಸಾಧ್ಯವಾದುದು : ಆ ಬೇಳುನುಡಿಗೇಳ್ದು ಕೆಮ್ಮನೆ 
ಬೇಳಲ್‌ ನಿಮಗಂತು`ರಾಜಸೂಯಂ ಮೊಗ್ಗೇ((ಶಂಪರಾ- ನರೇಂದ್ರಸೇನ 
'ಮುನೀಂದ್ರಂಗೇಕಾಕ್ಷರಂ ಪೆಜರಿಗಿವು ಮೊಗ್ಗೇ (ಎಣ: ೩೪1, ೩೩-೨೩ ; 1053); 
ನೀನಲ್ಲದಂಗನೆಗೆ ಕಾಣ್ಣುದು ಮೊಗ್ಗೇ (ಪೃತ್ವಫ: ೯-೦೦೦). ೫. 
ಸಾಮರ್ಥ್ಯ ; ಶಕ್ತಿ: ಗುಗ್ಗುರಿಯಂ ತಿಂಬ ಮೊಗ್ಗು ಸುಣ್ಣದೊಳುಂಟೇ 
(ಕರ್ತನು. ೩-೦೭೦); ಅತ್ತಲಿತ್ತಲು ಹರನ ಬಿಟ್ಟವ ಕಿತ್ತ ಮೊಗ್ಗಲ್ಲ 
(ಉಂ. ೨೦೪). ೬. (?): ಬಗ್ಗಿಸಿದವೊ ಕೋಗಿಲೆಗಳ" ಮೊಗ್ಗಪ್ಪ 
ವಿಯೋಗಿಯಂ ಪುಗಲ್‌.ಪುಗಲೆನುತಂ (ಕಾನ್ಮಾಶ- 6): [ಆ ಮೊಬ್ಗು] 
, ಮೋಂಕು " ಮೋಕು ' ನೋ: 
ಮೋಂಬತ್ತಿ, ಮೊಂಬತ್ತಿ (ನಾ). ಮೇಣದಿಂದ "ತಯಾರಿಸಿದ ಬತ್ತಿ ; 
ಮೇಣದ ಬತ್ತಿ ; ಸಮಯಕ್ಕೆ ಅಂತ , ಮೋಂಬತ್ತಿ: ಬೆಂಕಿಪೊಟ್ಟಣ 
ಎರಡನ್ನೂ ಇರಿಸಿರುವರು (ತಂಗೂ9- 090); ಬಾಗಿಲಿಗೆದುರಾಗಿ ಮೋಂಬತ್ತಿ 
ಅಂಟಿಕೊಂಡಿದ್ದ ಕಪ್ಪುಬಣ್ಣದ ವಿಗ್ರಹವೊಂದನ್ನು ತೂಗುಹುಕಿತ್ತು 
(ಪ್ರಸಕು - 090). ಮೊಂಬತ್ತಿ ; ಹಳೆಯ ಲಾಂದ್ರಗಳನ್ನೂ ಮೊಂಬತ್ತಿ 
ಗಳನ್ನೂ: ಹಣತೆಗಳನ್ನೂ ಹುಡುಕಿ :. . : ಇಟ್ಟೆದ್ದಾಯಿತು (ಮಹಾಗ. 
೨೨೬೩). [+ ಹಿಂ. ಮರಾ. ಮೋಮಬತ್ತೀ] 
ಮೋಂಬತ್ತಿಬೀಜ (ನಾ), ಒಂದು ಬಗೆಯ ಸಸ್ಯ: ಪಿಂಡಿ, ಮೋಂಬತ್ತಿ 
ಬೀಜ (ಕ್ಕು ಿ-609)- [ಮೋಂಬತ್ತಿ 4 ಬೀಜ] 
ಮೋಕ, ' ಮೊಕ್ಕ ' ನೋ. 
ಮೋಕ್ಕ (ನಾ). ೧. ಯಾವುದಾದರೂ ಪ್ರಾಣಿಯ ಕಳಚಿದ ಚರ್ಮ. 
೨. ಚತುಷ್ಟಾದಪ್ರಾಣಿ. ಹಿ. ಏದ್ಯಾರ್ಥಿ. [ಸಂ.] 
ಮೋಕಳೀಕ, ಮೋಕಳೀಕು (ನಾ). ೧. ಬಂಧನವಿಲ್ಲದಿರುವುದು ; 
ಸ್ವತಂತ್ರವಾದುದು ; ತೆರಪಾದುದು : ನಿನಗ ಎರಡ ದಾರಿ ಮೋಕಳೀಕ 
ಅವ (00. 083). ೨. ಸ್ಮತಂತ್ರನಾದವನು :.. ಅವರಿವರ ಪುಣ್ಯದಿಂದ 
ಮೋಕಳೀಕ ಆಗೀನಿ (ಗ್ರಾಮಾಯ-); ಗೌಡರು , - - ನಿರಾಯಾಸವಾಗಿ, 
ನಿಃಶಂಕವಾಗಿ ಅಲೆದಾಡಲು ಮೋಕಳೀಕರಾದರು (ಕಹ, 11, ೪೩). ೩. 
ವಿವಾಹವಿಚ್ಛೇದನ ; ಸೋಡಚೀಟಿ : ನಮ್ಮ ಅಂತೂನಕಿಂತ ಎರಡ 
ವರ್ಷ ದೊಡ್ಡುಕ್ಕಿ: ಮೋಕಳೀಕ ಹ್ಯಾಂಗ ಮಾಡಿರ ? (ಸರ್ಗ. ೦೪೩). 
ಮೋಕಳೀಕು : ೪: ಹಕ್ಕು ; ಸ್ವಾಮ್ಯ : ಮಾಲ ಕೊಡುವ ಮೋಕ 
೪೬ಕು ನಮಗೆ ಕೊಟ್ಟಿದ್ದಾದರೆ ವಿಕ್ರಿ ಮಾಡುವದಕ್ಕೆ. ಅಡಚಣೆ ಬೀಳಲಿಕ್ಕಿಲ 
(ಪಖಂಬಪ್ಕಾ* a). [+ ಮರಾ. ಮೋಲಕ] 
ಮೋಕಳೀಕು " ಮೋಕಳೀಕ ' ನೋ: 
ಮೋಕು; ಮೋಂಕು(ನಾ)- ತುದಿ; ಅಗ್ರಭಾಗ; ಮೇಲುಭಾಗ: ಮುಂಡದ 
ಮೋ[ಣಣಂ ಮೂ]ಕಿನಲಿ ಬಗಿದೊಗುವ ನೆತ್ತರು ನಾಕವನು ನಾದಿತ್ತೆನಲು 
ಸವಟ್‌ವನು ಪರಬಲವ (ಕುನ್ಮಾರ್ರೋ- ನಾ ೬-೪3); ಒಂದಂತೂ ಸುಯ್ಯನೆ 


೭೪೭೭ 


ಬ 


ಮೋಕ್ಷ 


ಒಂದು ಮೋಕಿಗೆ ಅಪ್ಪಳಿಸಿ ಪುಟಿದು ಬೀಳುತ್ತಿತ್ತು (ಮಂತ. ೩೦); 
ಅವಳು ಮುಂದಿದ್ದ ಹೊರಸಿನ ಕಾಲಿನ ಮೋಕಿಗೆ ರಪರಪನೆ ಜೋರಾಗಿ 
ಹಣೆ ಹಾಯಿಸಿ ಅಳತೊಡಗಿದಳು (ಣಗಕ: ಟಿ). ಮೋಂಕು:; ಅಲ್ಲಿಂ 
ಮುಂದೆ ಕೆಂದರಿಯ ಮೋಂಕಿನೊಳ, ನಟ್ಟ ಕಲ್ಲ್‌ (ಎಇ: xn, ೩0-೪೨; 
1204). [ ದೇ.॥ ತೊದ. ಮುಕ್‌, ಮೊಕ್‌ ; ಕೊಂಡ, ಮಸ್ಕು] 
ಮೋಕೂಫ್‌, ಮವಕುಫ್‌. ಮುಕೋಪು. ಮೊಖೂಪು. 
ಮೋಖೂಫ್‌, ಮೌಕೂಫ್‌ (ನಾ)- ೧: ತೆಗೆದುಹಾಕುವಿಕೆ ; ವಜಾ ; 
ರದ್ದು: ಅವರ ಕಡೆಯ ಜನಗಳ ಅಧಿಕಾರವನ್ನು ತೆಗೆದು, ಪ್ರಧಾನರೆಂಬ 
ಹೆಸರನ್ನು ತಪ್ಪಿಸಿ: ಆ ಅಧಿಕಾರವನ್ನು ಮೋಕೂರ್ಥಿ ಮಾಡಿಸಿದರು (ಕಾರೂ, 
1 ೨೫). ಮವಕುಫ್‌; ೧. ನಾಲ್ಕು ಹಣ ಅಡುಬ್ಯಾಳೆಯಂನ್ನು ಚತ್ರದ 
ತಸದೀಕಿನ ಐವಜಿನಲ್ಲಿ ಶ್ರೀಮಠಕ್ಕೆ ಸಲ್ಲುತಾಯಿದದಂನ್ನು ಮವಕುಫ್‌ ಮಾಡ್ಸಿ 
(ಮೈಕ0- ೧೯೩6-೨೬-೯; 1890). ಮುಕೋಪು; ೨. (ಕೋರ್ಟು, ಕಚೇರಿ 
ಮುಂತಾದುವನ್ನು) ಮುಚ್ಚಿರುವುದು ; ಬಂದುಗೊಳಿಸಿರುವುದು ; 
ಸ್ಮಗಿತಗೊಳಿಸಿರುವುದು : ರಜಂಸಮಯವಾದುದರಿಂದ.. ಕೋರ್ಟು 
ಮುಕೋಪು ಆಗಿ ಐತಾಳರ ಆಪ್ತರಲ್ಲಿ ಒಬ್ಬರಾದ ವಕೀಲ ನಾಗಪ್ಪಯ್ಯನವರೂ ' 
ಅನ್ಲಿಗೆ ಚಿತ್ತೈಸಿದ್ದರು. (ುಕಕು- 0೩). ಮೊಖೂಫು : '೧. ಹೆಚ್ಚಿಗೆ 
ಹಣ ಬೇಕಾದರೆ ಕೊಡುವೆವೆಂದು ಹೇಳಿ ಪಾರ್ಲಿಮೆಂಟನ್ನು ಮೊಖೂಫು 
ಮಾಡಿದರು (ಇಂಗ್ಲಂತ, ೧೬೭)- ಮೋಖೂಫ್‌: ೧. ಕುಯುರೆರಿಜಮೆಂಟನ್ನು 
ಮೋಖೂಫ್‌ ವ. - * ದಾಖಲೆಗಳನ್ನು ನೋಡಬೇಕೆಂಬ ಅಭಿಪ್ರಾಯ 
ದಿಂದ ಜಪ್ತಿಮಾಡಿದರು (ಮಶಾತಂ- 1; 600). ವಸೌಕೂಫ್‌ : 
೧. ಗ್ರಾಮದ ಅಥವಾ ಗ್ರಾಮಗಳ ಭಾಗಗಳಲ್ಲಿನ ಯಾವುದಾದರೂ ಗ್ರಾಮ 
ನೌಕರಿಯ ಮೌಕೂಫ್‌ ಆಗತಕ್ಕದ್ದು (ಗ್ರಾೂಿಕ. ೭). 
ಮಾಕೂಫಿ್‌ ; ಹಿಂ. ಮೌಕೂಫ್‌; 


ಮರಾ. 
1 ಮೋಹಕೂಬ್‌./ತುಳು. ಮುಕೂಬ್‌] 

ಮೋಕೃಕ (ನಾ)- ಒಂದು ಬಗೆಯ ಸಸ್ಯ; "ಮೋಕ್ಕಕಃ - ಮೊಲಗಿನ 
ಮರ” (೬೩0- 0೩೦)- [?) 

ಮೋಕ್ಷ (ನಾ). ೧. ಬಿಟ್ಟುಕೊಡುವುದು. ೨. (ಬಂಧನ, ದಾಸ್ಯ 
ಮುಂತಾದುವುಗಳಿಂದಾಗಂವ) ಬಿಡುಗಡೆ ; ವಿಮೋಚನೆ : ನಿನ್ನ 
ಬಂಧನಮೋಕ್ಷಮಂ ಮಾಡಿ ರಂಜ್ಯಮಂ -ಪೊಗಿಸಿ. ಮುನ್ನಿನ ಪರಿಯಲಿರಿ 
ಸುವೆಂ (8. ೩-0): ೩. ಬಿಚ್ಚುವುದು ; ಕಳಚುವುದು. 
೪. (ಬಾಣದ) ಎಸೆತ. ೫. ಯಣದ ನಿವಾರಣೆ, “ಪರಿಹಾರ. 
೬ ಚತುರ್ವಿಧಪುರುಷಾರ್ಥಗಳಲ್ಲಿ ಕೊನೆಯದು; 
ಆತ್ಮವು. ಜನನಮರಣಗಳಿಂದ ದೂರವಾಗುವುದು ; ಮುಕ್ತಿ : 

ಮೋಕ್ಷಂ :'. . ನಿರುಮಯಂ ನಿರ್ವಾಣಂ " 

ಮೋಕ್ಷ , ಪ್ರಾಸಾದಾಧಿರೋಹಣನಿಶ್ರೇಣೀಭೂತ 


ನುಷ್ಕನ 


3೦-೦೯); 


ಗ್ರಾಯೋಗ್ಯಾಧಃಪ್ರವೃತ್ತಿಕರಣ ಪರಿಣ6ನಪೂರ್ವಕರಣಕ್ಷಪಕ 
ನಾಗಿರ್ದು (ಕಂತ್ರಿ: 00-09 ನ); .'ಕ್ರಮದಿಂ 
ಪೂಜಾಲಭ್ಮಮಕ್ಷೂಣಮೋಕ್ಷಮೆ 


೦೦-೩೬); ಧರ್ಮಅರ್ಥಕುಮಮೋಕ್ಷವೆಂಬ ಚತುರ್ವಿಧ ಫಲ 
ಪದಂಗಳೆ ನಾನೊಲ್ಲೆನಯ್ಕಾ (8೭ಂಕೇ. ೧೬೦-೨೨) ೭. ಸುರಿಸುವುದು ; 
ಹರಿಸುವುದು :: ಕಾಮಗ್ರಹಗೃಹೀತೆಯಾಗಿರೆ ವ್ಯಾಮೋಹ 
ಗದ್ದದಾಶುಮೋಕ್ಷ ಎೂರ್ಭಾದಿ ನಾನಾವಿಕಾರಂಗಳನೊಡನೊಡನೆ ತೋಜು. 
ವೆದುಂ: (ಶಂಶಕಾ. ೪-8 5). ೮. ತ್ಯಾಗ ; ವಿಸರ್ಜನೆ: ಘಟೋತ್ಕಚ 
ವಧೆ ದ್ರೋಣಚುಪಮೋಕ್ಷಂ ದ್ರೋಣದಧೆ . .. ಪೆಜವುಮುಪಾಖ್ಯಾನ 
ಕಥೆಗಳೊಳ: ೦ ಕುಂದಲೀಯದೆ ಪೇಟಕ್ಕಿಂ (ಕಂಕಣ: ೧೪-೩೨ ರ). 
೯. ಒಂದು ಬಗೆಯ ಮರ ; ಪಾಟಲಿ: “ ಮೊಕ್ಕವ ಮರ - ಗೋಲೀಢ, 


ಮೋಕ್ಷಕ 


ರಭಾಟಲ, ಘಂಟಾ: ಪಾಟಲಿ, ಮೋಕ್ಷ, ಮುಷ್ಕಕ" (ನಾಕರಾ - ೪): 
೧೦. ಒಂದು ಬಗೆಯ ಸಸ್ಯ; ಜಟಾಮಾಂಸಿ: "ಮೋಕ್ಷಾ -- 
ಜಟಾಮಾಂಸಿ” (೬4೨. 0೩0)- ೧೧. ನಿಧನ ; ಸಾವು; ಮರಣ. 
೧೨. [ಜ್ಯೋತಿ] ಸೂರ್ಯ ಅಥವಾ ಚಂದ್ರಗ್ರಹಣಕಾಲದಲ್ಲಿ 
ಗ್ರಹಣದ ನಂತರ ಉಂಟಾಗುವ ಬಿಡುಗಡೆ : ಇಂದೆನ್ನ: ದೇಹಕ್ಕೆ 
ಗ್ರಹಣವಾಯಿತ್ತು ಇನ್ನೆಂದಿಗೆ ಮೋಕ್ಷವಹುದೋ ಕೂಡಲಸಂಗಮದೇವಾ 
(56- €)- ೧೩, [ತತ್ತ್ವಶು] ಎಂಟು ಬಗೆಯ ಅವಸ್ಥೆಗಳಲ್ಲಿ ಒಂದು; 
ಸೃಷ್ಟಿಪ್ರಕರಣದಲ್ಲಿ ಪ್ರವೃತ್ತವಾದ ವೇದವಾಕ್ಕಗಳ ವೃಷ್ಟಿಯಿಂದ 
ಪ್ರಪಂಚವಸ್ಸುಗಳಿಗೆ 'ಒಟ್ಟಿನಲ್ಲಿ ಸಂಭವಿಸುವ ಅವಸ್ಥೆಗಳು ಎಂಟು. ಉತ್ಪತ್ತಿ 
ಸ್ಥಿತಿ. ಸಂಹಾರ. ನಿಯಮನ, ಜ್ಞಾನ ಅಜ್ಞಾನ, ಬಂಧ ಮತ್ತು ಮೋಕ್ಷ 
ಎಂದು (ಊತ ೪6): ೧೪. [ಜೈನ] ಜೀವ, ಅಜೀವ, ಆಸ್ರವ, 
ಬಂಧ, ಸಂವರ, ನಿರ್ಜರೆ ಮತ್ತು ಮೋಕ್ಷ ಎಂಬ ಏಳು ತತ್ತ, ಎಗಳಲ್ಲಿ 
ಒಂದು ; ಬಂಧನಕ್ಕೆ ಕಾರಣವಾದ ಸರ್ವಕರ್ಮಗಳಿಂದಲೂ ಬಿಡು 
ಗಡೆ ಹೊಂದಿ ಆತ್ಮದ ಶುದ್ಧಸ್ವಭಾವವನ್ನು ಗಳಿಸಿಕೊಳ್ಳುವಿಕೆ : 
ಜೀವಾಜೀವಾಸ್ರದ ಬಂಧಸಂವರನಿರ್ಜರಾಮೋಕ್ಷ ಭೇದದಿಂ ಸಸ್ತವಿಧಂ. . . 
ಮಹೂಲೋತ್ತರಾದಿಭೇದಭಿನ್ನಕರ್ನುಪ್ರಕ್ಕತಿಗಳ ನಿರ್ಮೂಳೋಚ್ಛಿತ್ತಿ ಮೋಕ್ಷ 
ಮೆಂಬುದು (60ಫ. ೦೦-೬ ನ); ಆತ್ಮನ ಭಿಮಲಾಚುತ್ಯ ಸ್ವಾಭಾವಿಕ 
ಜ್ಞಾನಾದಿ ಗುಣಗಣಾವ್ಯಾಬಾಧಸುಖಸಂಯುಕ್ತಾ: ತ್ಯಂತಿಕಾವಸ್ಥಾಂತರಂ 
ಮೋಕ್ಷಂ (ತತ್ರ: ೨). ೧೫. ಜೀವ, ಅಜೀವ. ಪುಣ್ಯ: 
ಪಾಪ, ಆಸ್ಪ್ರವ, ಸಂವರ. ನಿರ್ಜರ, ಬಂಧ ಮತ್ತು ಮೋಕ್ಷಗಳಿಂಬ 
ಒಂಬತ್ತು ತತ್ತ್ವಗಳಲ್ಲಿ ಒಂದು ; ನವಪದಾರ್ಥಗಳಲ್ಲಿ ಒಂದು: 
ಜೀವಾಜೀವಪುಣ್ಕಪಾಪಾಸ್ರವಸಂವರ ನಿರ್ಜರಬಂಧಮೋಕ್ಷಮೆಂದಿಂತು 
ನವಪದಾರ್ಥಂಗಳುಂ ಪಂಚಾಸ್ತಿಕಾಯಷಡ್ಡ ೨ವ್ಯಂಗಳುಮೆಂಬಿವಜಕೊಳ್ಳುದೆ 
ಮಾನುಮಟಾತಮುಂ .., . ಗುಣಂಗಳುಮನಟ್‌ದು (ತರಾ ರಾ.೬-೦6)- 
[| ky 

ಮೋಕ್ಷಕ (ನಾ). ೧. ಬಿಡುಗಡೆ ಮಾಡುವುದು. ೨. ಮುಕ್ತಿ; ವಿಮೋಚನೆ. 

೩. ವಿಮೋಚನೆ ಮಾಡುವವನು ; ಮುಕ್ತಿಯನ್ನು ಕೊಡುವವನು. 
[ಸಂ.] 

ಮೋಕ್ಷಕಾಲ (ನಾ). ಗ್ರಹಣವು ಬಿಡುವ ಸಮಯ : ಖಗೋಳಶಾಸ್ತ್ರಜ್ಞರು 
೬.೬ ಗ್ರಹಣಗಳ ಸ್ಪರ್ಶ ಮತ್ತು ಮೋಕ್ಷಕಾಲಗಳು, ಮಧ್ಯಗ್ರಹಣಕುಲ 
ಮುಂತಾದ ಎಲ್ಲ ವಿವರಗಳನ್ನು ಕೊಡುತ್ತಾರೆ (10೪4. ೪1, ೬6೯): [ಸಂ.) 

ಮೋಕ್ಷಗತಿ (ನಾ), ಬಿಡುಗಡೆ ; ಮುಕ್ತಿ: ವೀತರಾಗತ್ವ ರುಹ 
ಶ್ರೇಣಿಗುದಾತ್ತ ಮೋಕ್ಷಗತಿ ಪೌಷ್ಯಕ್ಕಾದುದುದಂ ದಿಗಂಬರಸಾಂಗತ್ಯತಪಃ 
ಪ್ರಭುವಮೆನಸುಂ ಮೆಯ್ದೆತ್ತೊ ಡೇನಾಗದೋ (ಭತಥ. ೬-೫4). [ಸಂ] 

ಮೋಕ್ಷಗಾಮಿ (ನಾ): ಕೈವಲ್ಯಕ್ಕೆ ಹೋಗುವವನು ; ಮುಕ್ತಿಯೋಗ್ಯ 
ನಾದವನು : ಸಗೆರಸುತರೆಲ್ಲರುಂ ಮೋಕ್ಷಗಾವಿ:ಗಳ್‌ (ಅತ್ರಿ. ೦೨-೨೪) ; 
'ಭೂಮಿಯೊಳಾಕಾಶವನು ತಂದು ಹೂಳಿದಂತೀ ಮೈಯೊಳಾತ್ಮತುಂಬಿ 
ಹುದು ಭೂಮಿಗಚ್ಚರಿಯಲ್ಲವೆಯಿಂದರಾ ಮೋಕ್ಷಗಾಮಿಗಳಧ್ಯಾತ್ಮ ವಜಃದು 
(ಕರತ. .೬೫-೭೬). [ಂ. ಮೋಕ್ಷಗಾಮಿನ್‌] 

ಮೋಕ್ಷಣ (ನು). ೧. ಬಿಡುಗಡೆ ಮಾಡುವುದು ; ವಿಮೋಚನೆ 
ಗೊಳಿಸುವುದು. ೨. (ಬಾಣವನ್ನು) ಎಸೆಯುವುದು. ೩. [ನಾಟ್ಕ] 
ಇಪ್ಪತ್ತು ಬಗೆಯ ಕರಕರ್ಮಭೇದಗಳಲ್ಲಿ ಒಂದು : 'ಧೂನನ, ಶ್ಲೇಷ. 
ವಿಶ್ಲೇಷ, ಕ್ಷೇಪ್ಕ, ರಕ್ಷಣ, ಮೋಕ್ಷಣ. .. ತರ್ಜನ ಈ ಇಪ್ಪತ್ತು: 
ಕರಕರ್ಮಭೇದಂಗಳ್‌ (ಉಸ್ಮರಂ. ೪-04 ನ). [ಸಂ] 

ಮೋಕ್ಷದಾಯಕ (ನು). '೧. ಕೈವಲ್ಯವನ್ನು ಕೊಡುವಿಕೆ. ೨. ಕೈವಲ್ಕ 
ವನ್ನು ಕೊಡುವವನು : ಪರಮಾತ್ಮ. ೫9.) 


೭೪೭೮ 


'ಮೋಘಮ್‌ 

ಮೋಕ್ಷದಾಯಕಿ (ನಾ). ಮುಕ್ತಿಯನ್ನು ಕೊಡುವ ದೇವತೆ: ಮೋಕ್ಷ 
ದಾಯಕಿ ಸಕಲಮಂತ್ರನಾಯಕಿ ಮಾಯೆ ಸಾಕ್ಷಾಜ್ಮಗನ್ಮಾತೆ (ಕೈ ಬಣ. 
೧೩-೨೩). [ಮೋಕ್ಷದಾಯಕ _. -ಇ್ಯ] 

ಮೋಕ್ಷಪದ (ನಾ). ೧. ಕೈವಲ್ಕದ ಪದವಿ; ಮುಕ್ತಿ: ಸತತಮೋಕ್ಷ 
ಪದೇಚ್ಛುಮಹಾತಪ್ಪು . ... ಸೈದ್ಧಾಂತಿಕಚಕ್ರವರ್ತಿ ಮುನಿಚಂದ್ರ 
ಮುನೀಂದ್ರನೆ ವಂದ್ಯನುರ್ವಿಯೊಳ್‌ (ತಂಪ್ರಕ: 9.2೭). ೨. ಮುಕ್ತಿ 
ದಾಯಕನಾದವನು : ಮೋಕ್ಷಪದರೌ್‌ ಸದೇಷ್ಟುಗಳಕ್ಷಯಮುನಿಗಳ 
ಸುವಾಕ್ಕದೊಳಮೆಣಿಸಲ್‌ ಪ್ರತ್ಯಕ್ಷಪ್ರಮಾಣವಚನಮನಕ್ಷಮ ಮೂಢಾತ್ಮೆ 
ನೀನದಂ ತಿಳಿದಿಹೆನ್ಫ (ಹಿದತು. 0೧-೬): [ಸಂ.] 

ಮೋಖೂಫ್‌ " ಮೋಕೂಫ್‌' ನೋ. 

ಮೋಗ (ನಾ). (?)  ಬಾಗಿಸೆ: ಶಿರವ ಕೂರ್ದುಗಳ ಗ್ಲೆಲ್ವ ಮೇಗಾಲುಗಳ 
ಸೊಗಸುಗಳ ನವ್ಯಮೋಗದಂತಹ ಹರಡುಗಳ ಬಂದು (ಕುತೇಲೋ. ೩೯-೪). 

[ಸಂ.] 

ಮೋಗಮ್‌ " ಮೋಘಮ" ' ನೋ. 

ಮೋಗುವು " ಮೋಘಮ್‌ ' ನೋ. 

ಮೋಘ (ಗು). ೧. ಇಲ್ಲದಿರುವ ; ವಿಹೀನವಾದ. ೨. ಬಿಟ್ಟ ; ತ್ಯಜಿಸಿದ. 
೩. ವ್ಯರ್ಥವಾದ ; ಫಲವಿಲ್ಲದ : ಮುಚ್ಚರವುಂ ಮೋಘಮೊಡಂಬಡುಂ 
ಕಲುಷಮುಂ ಮುನ್ನುಳ್ಳುದು (ಶಂಶಶಾ, ೩-೩೩)- ೪ಉ. ಉದ್ದೇಶರಹಿತ 
ವಾದ ; ಗುರಿಯಿಲ್ಲದ. (ನಾ). ೫. 'ಬ್ಯರ್ಥವಾದುದು H 
ನಿಷ್ಪಯೋಜಕವಾದುದು : “ವೃಥೆ ಮೋಘಂ” (ಕತ್ನುಕೋ. ೧೦೨-೦೦); 
ಮೋಘಮನಖಲಪರಿಗ್ರಹದಾಘಮನೀ ಕೈಕೆ ಬೇಡೆ ಧರೆಯಂ ತೃಣದಿಂ 
ಲಾಘವಮೆನೆ ಬಗೆದೀಗುಂ `ರಾಘವನಾದಾರ್ಯತುಂಗನೀಯದುದುಂಟೇ 
(6೫ರ. ೩-೦೦೪); ಲೋಕ ಶುಶ್ವತ, ಇದೇ ಸತ್ಯ. ಮಿಕ್ಕುದು ಮೋಘ 
(ಉದ್ಮಶ, ೧೬)- [ಸಂ.] 

ಮೋಫತೆ (ನಾ): ಅಪ್ರಯೋಜಕವಾದುದು ; . ನಿರರ್ಥಕವಾದುದಂ ; 
*`ಮೋಘತೆ ತಾಂ ವೈಯರ್ಥಂ'' (ನಸ್ಮುಕೋ- ೦೦೩-೨೪)- 

[ಸಂ. ಮೋಫತಾ] 

ಮೋಘಮ್‌, ಮಗುಂ. ಮೊಗಂ.'ಮೊಗುಂ, ಮೋಗಮ್‌, ಮೋಗುವು, 

ಮೋಘಮ (ಗು). ೧: ಅನಿಶ್ಚಿತವಾದ ; ಅಸ್ಪಷ್ಟವಾದ ; ನಿರ್ದಿಷ್ಟ 

ವಲ್ಲದ: ಕೊಟ್ಟ ಮನೀಗೆ ಹೋಗ್ತೀನಿ ಅಂಬೋ ಮೋಘಮ ಮಾತು 

ಏನುಪಯೋಗ 9 (ಣಗ್ಮಶ್ರೀ- ಇ); ಕೇಶವರಾಯ ಮೋಘಮ ಮಾತಾಡಿ 

ಕೈಬಿಟ್ಟ (ಗ್ರಾಪಾಯ: 90): ಮಗುಂ : (ನಾ). ೨. ಆಸ್ಪಷ್ಟ: 

ಅನಿಶ್ಚಯ ; ಆಫೀಸಿನಲ್ಲಿ ಇರುವ ಇತರರಿಗೆ ವಿಷಯ ತಿಳಿಯದಂತೆ ಮಗುಂ 

ಆಗಿ ಉತ್ತರ ಕೊಡುವುದು ಮತ್ತೂ ಕಷ್ಟ (೪೮ನು. 006). ಮೊಗಂ ; ೨. 

ಸುಂಕೆ ಅಲ್ಕಮಾತಂತ ಅಂಗೆಲ್ಲ ಮೊಗಂ ಆಗಂದ್ರೆ ನಡೀತದ ರತ್ನ? 

(೫5- ೬೨). ಮೊಗುಂ: ೧. ಉಭಯತ್ರರಿಗೂ ಅನುಕೂಲವಾಗು 

ವಂತೆ ಮೊಗುಂ ಕರಾರು ಮಾಡಿಸಿದೆ (808. ೬೨೪); ಮಹಲಿಂಗಯ್ಯ 

ಮೊಗುಮ್ಮೂಗಿ. . . ಅಂಗಲಾಚಿದ (ಊರಿ. ೩). ಮೋಗಮ್‌ : ೧. 

ಹೊಸ ಎಸ್‌. ಈ. ಯ ನೇಮಣೂಕೀ ಆಜ್ಞೆಗಳು ಹಿಂಬಾಲಿಸಲಿವೆ ಎಂಬ 

ಮೋಗಮ್‌ ವಾಕ್ಯವಿತ್ತು (ರೀಶಹ- 11: ೩೭೪): ೨. ಅರ್ಜ ಒಳಗ ಎಲ್ಲು 

ಮೋಗಮ್‌ನ ಅದ (ದೀಶ್ಷಹ- 11; ೩೨೦); ಹಿಂಗ ಮೋಗವು* ಬ್ಯಾಡಪ. 

ಬಿಡಬಿಡಿಸಿ ಹೇಳನ್ನು ಮಾರಾಜರಿಗೆ (ಎಾರಾಂ- «0: ಮೋಗುಮ ; ೧. 

ಖರೇದಿ ಬರಿಯುವುಗೈ ಉತ್ತಮ, ಮಧ್ಯಮ, ಸುಮಾರ ಈ ಪ್ರಕಾರದ 

ಮೋಗುವು ವರ್ಣನೆಯು ಬರಿಯದೆ, ಯಾವ ಪ್ರಕಾರದ ಮಾಲು ಬೇಕಾಗುತ್ತದೆಯೋ 

ಅದರ ಅಜಮಾಸದಿಂದ ಭಾವವು ಸಹಾ ಬರಿಯಬೇಕು (ರವಾ: ೬), 

ಮೋಘಮ : ೧. ಏನೋ. ವಿಚಾರಿಸಿದಂತೆ ಮಾಡಿ . . . ಮೋಘದು 


ಮೋಘಮ 


ಮಾತುಡಿ ಬಿಟ್ಟ (ಗ್ರಾಶಾಡು- ೨೬೪), 
ಹಿಂ. ಮುಗ್ಮಮೇ ಮರಾ, ಮೋಘಮ್‌; ಮೋಹಗಮ್‌ ] 

ಮೋಘಮ *“ ಮೋಘಮ್‌ ' ನೋ. 

ಮೋಫೆ (ನಾ). ೧. ಒಂದು ಬಗೆಯ ಸಸ್ಯ; ಪಾದರಿಗಿಡ, ಪಿ. ಕ್ರಿಮಿ 
ನಾಶಕಬೀಜವನ್ನು ಹೊಂದಿರುವ ಒಂದು ಬಗೆಯ ಸಸ್ಯ ; "ವಾಯಿ 
ವಿಡಂಗ” (ಗಂಣಕು: $)- ಸಂ. ಮೋಘಾ) 

ಮೋಚ (ನಾ). ೧. ಮರದ ತೊಗಟಿಯಿಂದ ಸುರಿಯುವ ರಸ; 
ಹಗಿನ. ೨. ಬಾಳೆಯ ಗಿಡ ಮತ್ತು ಅದರ ಹಣ್ಣು: ಕದಳಿ: 
“ಕದಳೀರಂಭಾಭಿಖ್ಯಮಂತದಕ್ಕುಂ  ಮೋಚಂ” (5ಸ್ತುಕೋ. ೩೯-೬); 
ಉಂನತಚಂಪಕಚೋಚಮೋಚಪಾಟಳಪನಸಾಂಬ್ರ ಪೂಗವನನಾಗಲಶಾಳಿಯಿಂ 
«- ಒಪ್ಪುವುದು (೩943: 11-5, ೦೦೮-೨೩; 2087); ಮಣಿಕನಕರಜತಪಾತ್ರಂ 
ಗಳೊಳ್‌ ... ದ್ರಾಕ್ಷಾಚೋಚಮೋಚುದಿ ಫಳಕುಳಂಗಳುಂ ಸೊಗಯಿಪುವು 
(ತರ್ರಫು- ೬-೩೪ 5). ೩. ಒಂದು ಬಗೆಯ ಮರ ಮತ್ತು ಅದರ 
ಕಾಯಿ; ನುಗ್ಗೆ : ಪೊಸತವರೆ ತೊಂಡೆ ಪಡಲಂ ಮೋಚಂ ಕೂಗರಿ 
ಬದನೆಯೆನಿಪ  ಮೇಲೋಗರಮಂ  ಪಲವನಿಕ್ಕಿದರ್‌ ಶಶಿಮುಖಿಯರ್‌ 
(ಅಕ. 00-43), ೪: ಬೂರುಗದ ಮರ; ಶಾಲ್ಮಲಿವೃಕ್ಷ: “ಸ್ಥಿರಜೀವಿ 
ಮೋಚ ಶಾಲ್ಮಲಿಯೆಲವವಕ್ಕು”  (ಕಂಗಣ. ೩೬-೦೭) - [ಸಂ.] 

ಮೋಚಕ (ನಾ). ೧: ಬಿಡುಗಡೆ ಮಾಡುವುದು ; ವಿಮೋಚನೆ 
ಮಾಡುವುದು. ೨: ಬಿಡುಗಡೆ ; ಮುಕ್ತಿ : ಬಲುಕರ್ಮಬಂಧಗಳು 
ಮೋಚಕವಾಗುವಲಿ (ಗರಾಕ್ಮ. 0-೩) - ೩. ಮುಕ್ತಿದಾಯಕವಾದುದು ; 
ಆಸಕ್ತಿಯಿಂದ ಮಾಡಿದ್ದು ಹೇಯ: ಬಂಧಕ, ಕಹಿ, ಅನಾಸಕ್ತಿಯಿಂದ 
ಮಾಡಿದ್ದು ಶ್ರೇಯ, ಮೋಚಕ: ಸಿಹಿ (ಕತರ: ಸ್ಪ) ೪. (ಐಹಿಕ 
ಬಂಧನದಿಂದ) ಬಿಡುಗಡೆ ಹೊಂದಿದವನು ; ಮುಕ್ತ: ತ್ರಿವಿಧ 
ತಾಪಗಳಿಂದ 'ತಪಿಸುತ್ತ ಮೋಚಕರಾಗಲು ಯೌಚಕರಾಗಿ ತೆ ಜನಕೋಟಿ 
ಯನ್ನು ನೋಡಿ ಅನಂತ ಅಚ್ಚರಿಗೊಂಡ (ಕಠಾತ- 00)- ೫. ವಿರಕ್ತ; 
ಯತಿ. ೬. ಅನಾಸಕ್ತಿ: ವೈರಾಗ್ಯ: ೭. ಬಾಳೆಯ ಗಿಡ ಮತ್ತು 
ಅದರ ಹಣ್ಣು; : ಕದಳಿ : “ಮೋಚಕಂ - ಬಾಟ್‌ಯ ಹಣ್ಣು” 
(೬4. ೦೩೦); ಮೋಚಕಂ ಬಳುಕಿದುವು ನುಣ್ಣೊಡೆಗೆ (ಕೆಂಳಾರಾ- ೩-4-4). 
೮. ನುಗ್ಗೆಯ ಮರ. ಮತ್ತು ಅದರ ಕಾಯಿ: “ಶೋಭಾಂಜನಃ- 
ಶಿಗ್ರುಃ ತೀಕ್ಷ್ಣಗಂಧಕ* ಅಕ್ಷೀಬಃ, ಮೋಚ - ೫ ನುಗ್ಗೆಮರದ 
ಹೆಸರು” (ಸಿಕ್ಕಾತಿ. ೦೪): ೯. ಶಾಲ್ಮಲಿ: ಬೂರುಗದ ಮರ. 
೧೦. ಮರ; ವೃಕ್ಷ: ಬಾಬ್‌ಯೊಳು ನ-ನ್ಲಿಯೊಳು ಭೂರುಹದೊಳು 
ಸ್ಮಿರಾಯುವಿನೊಳು ಎರಾಗದೊಳು ಮುಕ್ತಿಯೊಳು ಮೋಚಕಾವ್ಯಿಂ” 


[| ಅರ. ಮುಗ್ದಮ್‌ ; 


(sono on). [ಸಂ.] 
ಮೋಚಕರಿ (ನಾ). ಒಂದು ಬಗೆಯ ಸಸ್ಯ; “ಮೋಚಕರೀ - 
ಮಾದವೃಕ್ಷೆ (ಮಾಚಡ ವೃಕ್ಷ”. (40. ೩೦... [21 
ಮೋಚಜ (ನಾ). ಬೂರುಗದ ಮೇಣ; ಎಲವದ ಹಗಿನು : 
“ಮೋಚಜಃ - ಎಲವದ ಹಗಿನು” (೬೩0. 0೩): [ಸಂ.] 


ಮೋಚನ (ನಾ). ೧. ಬಂಧನದಿಂದ ಬಿಡುಗಡೆ ಮಾಡುವುದು. 
ಬಿಡಿಸುವುದು. ೨. ಬಿಡುಗಡೆ ; ವಿಮೋಜನೆ ; ಮುಕ್ತಿ: ವಿಲ್ಲಿ 
ಚೇತನವೆಸುವುದಲ್ಲಿಯೆ ಪ್ರಾಣಪದವೆಲ್ಲಿ ಪ್ರಾಣಂ ಬಲಿವುದಲ್ಲಿಯೆ ಮೋಚನಂ 
(6ಫ್ರ- ೦೩-೨). ೩. ಬಿಡಿಸುವಿಕೆ ; ಕಳೆಯುವಿಕೆ ; ನಿವಾರಣೆ: 
ನಿವಾರಣೆ ಮಾಡುವವನು : ನಿರ್ಭರುಶಾಪಾಶಮೋಚನ ಕರ್ಮ 
ಕರ್ಮಠನು (ಇಸಪ್ರು. 34-4); ಶೋಕಮೋಚನನೆಂದು ನ ಕೂಡ 
ಆತನ ಯಶಸ್ಸಿನ ಗಾಯನ ಮಾಡುವವು (ಕುಣ. ೦೭)... ೫. ಎಸೆಯು 
ವುದು. ಓ. ಗರ್ಪ. ೭. ಮೋಸ; ವಂಚನೆ. [ಸಂ.] 


೭೪೭೯ 


ಮೋಜ 


ಮೋಚನಿರ್ಯಾಸ (ನಾ). « ಮೋಚಜ : 
ಎಲವದ ಹಗಿನು” (1೩0- ೦೩೦). [ಸಂ] 

ಮೋಚಶ್ರಾವ (ನಾ). ಎ ಮೋಚಜ: “ಮೋಚಶ್ರಾವಃ ಮೋಚ 
ಸುರ; - ಈಯೆರಡುಂ ಎಲವದ ಹಗಿನು” (ta: 0೩೦). [ಸಂ.] 


“ಮೋಚನಿರ್ಯಾಸಃ- 


5 | ಮೋಚಸಾರ (ನಾ). = ಮೋಚಜ: “ಮೋಚಶ್ರಾವಃ, ಮೋಚ 


19 


[ಸಂ.] 
“ಮೋಚಾಶ್ರುಃ _ ಎಲವದ 


ಸಾರ; - ಈಯೆರಡುಂ ಎಲವದ ಹಗಿನು (1೩0 - ೦): 

ಮೋಚಾಶ್ರು (ನಾ). ಮೋಚಜ : 

ಹಗಿನು” (೬49. ೦೩೦). [ ಸಂ. ] 

ಮೋಚ್ಶಿ (ನಾ). ಬಾಳೆ; ಕದಳಿ: “ಮೋಚೀ-ಬಾಟಕಿ" (150- ೦೩6). 

[ ಸಂ. ಮೋಚೀ ] 

ಮೋಚಿ (ನಾ). ಚಪ್ಪಲಿ ಮುಂತಾದ ಚರ್ಮದ ಕೆಲಸ ಮಾಡುವವನು; 

ಚಮ್ಮಾರ : ಜೋಡನು ಹೊಲಿಯಲು ಬಾರದ ಪಂಡಿತ ಮೋಚಿಯು. 
ತಾನಲ್ಲ (66ರ. ೨೩). 

[ + ಹಿಂ. ಮರಾ. ಮೋಚೀ; 


ಬಂಗಾಲಿ, ಮುಚಿ, / ಸಂ. ಮೋಚಿಕ ] 


38 | ಮೋಚಿಕೆ (ನಾ). ಕತ್ತರಿಸಿರುವ ಸ್ಥಿತಿ: ಇತ್ತ ಮೂಗಿನ ಮೋಚಿಕೆಯ 


4| ಮೋಚಿ (ನಾ): ೧. ಬಾಳೆ ; ಕದಳಿ: 


ಭಟ ಏತಿಯ ಭರದೆಲಿ ಬಂದನುಹವಕೆ” (ಕರಣ. ೬-೨೮-೪). 
[ ಮೋಚ್ಚು 4 - ಇಕೆ] 
ಮೋಚಿಗ (ನಾ). ಮೊಚ್ಚೆಯನ್ನು ಹೊಲಿಯುವವನು : ಕವಲೆಯಮ 
ನಳಿದೋಂ [ಮೋ]ಚಿಗನುಂ . . . ಧರ್ಮ್ಮಮಂ ಬಿಟ್ಟೋನ್‌ (ಇವಿ- ೦೯೫೬, 
ಹಾನಗಲ್‌. ೨೦೬-೦೦; 781). 
[p ಇದು ' ಮೊಚ್ಚಿಗ * ಎಂಬುದರ ಅಪಲಿಖಿತವಿರಬಹುದು ] 
ಮೋಚ್ಛು, ಮೋಸ್ಕು (ಕ್ರಿ). ೧. ಕತ್ತರಿಸು; ತುಂಡುಮಾಡು ; 
'ಮೋಚಿಕೆ' ಪರಾ. ೨. ವ್ಲೈಧವ್ಯಸೂಚಕವಾಗಿ ತಲೆಯನ್ನು 
ಬೋಳಿಸಿಕೊಳ್ಳು : “ಮೋಚು--ವೈಧವ್ಯೇ” (86ರ) ; ಈಚಲಮರ 
ಹೀನ ನೀಚರ ನೆರೆ ಹೀನ ಮೋಚದ ಹೆಣ್ಣ ತರ ಹೀನ (4ರ. ೦೭೬). 
೩. ವೈಧವ್ಯಸೂಚಕವಾಗಿ ತರೆಯಮೇಲ ಸೆರಗು ಹಾಕಿಕೊಳ್ಳು- 
ಮುಸುಕು ಹಾಕಿಕೊಳ್ಳು: (9). ೪. (ಆಲಂ) ಹಾಳುಮಾಡು ; 
ನಾಶಗೊಳಿಸು : ನಾಚಿ 'ಪುಷ್ಕರ ಸಿಂಹಪೀಠವ ಮೋಚಿದವನಂ ತಿಳಿದು 
ನಿಳಯಕೆ ಕೋಚೆಯಿಂದೈದಿದನು ನಳನೃಪ ನಿಜನಿಕೇತನಕೆ (8೦೧. 
೪6-೬೪). ಮೋಸ್ಕು : ೪. ಮಾಂಡ್ಕವ್ಯಪುರವರಾಧೀಶನತಿಕೋಪಮಾನಸ 
ನಾಗಿ ಜಂಗಮನ ಮೋಸಿ ಬಾ ಕದ್ದೊಯ್ದ ಚರಚೋರ ಕಳಪುರವ. . . 
ಎನುತಲಿ ಯತಿಯ ರೋಷದಿಂ ಕಿಡಿಕಿಡಿಯನುಗುಳುತಿರೆ (ತೋರತಿ: 2-3). 
ಮೋಚಿಕೊಳ್ಳು = ವೈಧವ್ಯಸೂಚಕವಾಗಿ ತಲೆಯನ್ನು ಮುಂಡನ 
ಮಾಡಿಸಿಕೊಳ್ಳು : ಇನ್ನ ಆದ್ರ ಅಂತೀಯಲ್ಲ, ಅವರು ಸತ್ತಾಗನಾನು 
ಮೋಚಿಕೊಂಡೆ (ಸೂಕ. ಸ "ಲೋಚು' ಪರಾ. 
[ ದೇ.॥8 ತೆಲು. ಮೋಯು] 
ಮೋಚ್ಕು (ನಾ). ಬೋಳಿಸುವಿಕೆ ; ಮುಂಡನ : ಓಡಾಂತು ಕಯ್ಯಲ್ಲಿ 
ಮೋಚಾಂತು ತಲೆಯಲ್ಲಿ . . , ಪರಿಜು ಸೊಡರಂತವಂ ಬಿಕ್ಕು ನಿಕ್ಕುವಮಲ್ಲು, 
(3ೌೌತಂದ. ೬-೪೮): [ ಎಮೋಚ್ಚು ] 
“ರಂಭಾ, ಕದಳೀ, ಮೋಚಾ- 
ಈ ೩ ಬಾಲಕ” (ಶರಾಡು. ೨. ಹತ್ತಿಯ ಗಿಡ. ೩. ನೀಲಿ 
ಗಿಡ: “ಮೋಚಾ-ಬನಟಕ: ನೀಲಿ: ಎಲವ; ತದುಕು” (&೩0- 0೩೦). 
೪. ಶಾಲ್ಮಲಿ ವೃಕ್ಷ; ಬೂರುಗದ ಮರ: “ಏಚ್ಛಿಲಾ, ಪೂರಣೀ, ಮೋಚಾ, 
ಚಿರಾಯು: ಶಾಲ್ಮಲಿ --೫ ಬೂರುಗದ ಗಿಡ” (ಸಿರ್ಯಾಂಿ- ೦೨೨): 
[ ಸಂ. ಮೋಚಾ] 
* ಮೊಜ್ಜೆಯ ` ನೋ. 


೩೨-೩೪) 


ಮೋಜ 


ಮೋಜಣಿ 


ಮೋಜಣಿ (ನಾ). ಭೂಮಿಯನ್ನು ಅಳತೆ ಮಾಡುವಿಕೆ ; ಭೂಮಿಯ 
ಮಾಪನ : ಮೋಜಣೀ ಎಂಬುದಡು ಅಳತೆಯನ್ನೂ ಮೋಜಣೀದಾರ್‌ 


ಎಂಬುವದು ಅಳತೆ ಮಾಡುವವನನ್ನೂ ತಿಳಿಸುವದು (ಕೂಮಅ- ೧); 
ನೆಲವನ್ನೆಲ್ಲ' ಅಳಿದು ವಿಂಗದಿಸಿ ಕಂದಾಯ ಗೊತ್ತುಮಾಡುವ * ಮೋಜಣಿ 
ಯವರ' ಕಾರ್ಯರೀತಿಯನ್ನು ಇದು ವಿಮರ್ಶಿಸುತ್ತದೆ (ನಾಶದ. ೦೩೩). 
[ ಮರಾ. ಮೋಜಣೀ ] 
ಮೋಜಣಿದಾರ ` ಮೋಜಣೀದಾರ ` ನೋ. 
ಮೋಜಣೀಖಾತೆ (ನಾ). ಭೂಮಿಯ ಅಳತೆ, ಪರಿಶೀಲನೆ ಮೊದಲಾದ 
ಕಾರ್ಯವನ್ನು ಮಾಡುವ ಇಲಾಖೆ ; ಮೋಜಣೀಖಾತೆಯಲ್ಲಿ ಅವನ 
ಗೊಂದು ಕೆಲಸವಿತ್ತು (6/ಗರೋ. ಇ). [ ಮೋಜಣಿ ೬ ಖಾತ್ಮೆ ] 
ಮೋಜಣೀದಾರ, ಮೋಜಣಿದುರ, ಮೋಜಿನಿದಾರ, ಮೋಜಿನೀದಾರ 
(ನಾ). ಭೂಮಿಯನ್ನು ಅಳತೆ ಮಾಡುವವನು; ಕೆಲವು ವೇಳೆ 
ಮೋಜಣೀದಾರನು ಅಳತೆಯ ಕೆಲಸದೆಲ್ಲಿರುವಾಗ ನಿಶಾನಿ ಹಿಡಿಯುವವನು 
ನಿಶಾನಿ ಕೆಳಗಿಟ್ಟು ನಿದ್ದೆ ಮಾಡುವುದುಂಟು (6409. 08). ಮೋಜಣಿ 
ದಾರ: “ಮೋಜಣಿದಾರ. ಪೈದಾಷಿದಾರ"' (Surveyor. ಇಂಕು) - 
ಮೋಜಿನಿದಾರ : ಮೋಜಿನಿದಾರನ ದಿಗ್ವರ್ಶಕ (Compass, ಪಾಸಿ. 06). 
ಮೋಜಿನೀದಾರ; ತಮ್ಮ ಜಮಾನನ್ನು ಪಕ್ಕದ. 
ಮಾಡಿಕೊಂಡಿದ್ದು. ನೆಂದು ಮೋಜಿನೀದಾರರನ್ನು ಕರೆಸಿ ಆಳತೆ ಮಾಂಸಿ, 
ಸರಿಯಾದ ಸ್ಮಳಕ್ಕೆ ಬಾಂದುಕಲ್ಲು ನೆಡಿಸಿದ್ದದನು (೧ಎ: ೫). 
[+ ಮರಾ. ಮೋ ರ್‌] 
ಮೋಜನ (ನಾ)- ವಿಮೋಚನೆ : ಬಿಡುಗಡೆ: `ಜೋಜನ. ಮೋಚನ 
ಹಾ ಬಿಡುಗಡೆ” (ತದ್ಯಕೋ. ಆ) ; ಮೋಚನ, ಮೋಜನ (ಕಂಸ್ಮನು. ೧೪೩ 
ತ್ರಯೋ). [ <ಸಂ. ಮೋಚನ] 
ಮೋಜನಿ (ನಾ). ಮಾವಿನ ಮರ ; “ದೋಜಸಿ: ಮಾವು” (೬49.0೬). 
[21 
ಮೋಜಾ ' ಮೊಚ್ಚೆಯ ನೋ: 
ಮೋಜಿನಿದಾರ ' ಮೋಜಣೀದಾರ ' ನೋ. 
ಮೋಜಿನೀದಾರ " ಮೋಜಣೀದಾರ ' ನೋ. 
ಮೋಜು ` ಮೊಚ್ಚೆಯ ` ನೋ. 
ಮೋಜ್ಕು, ಮೌಜು (ನಾ)- ೧. ವಿನೋದ; ಪೆ: ಈ 
ಬಲು. ಮೋಜಿನದಾಗಿದೆ. (ಜಾಹಿಸ. 0೪) ; ಫಕೀರನೊಬ್ಬನು. 
ಅಮುಲನಿಗೆ ಮೋಜಿನ ಕತೆಗಳನ್ನು ಹೇಳುತ್ತಾನೆ (ರರ್ನಸಾ. ೬೪) 
ಮೋಜಿಗೆಂದು ಮುಕ್ಕು ಹಣ್ಣುಗಳನ್ನು ತನ್ನ ತುಟಿಗಳ 
ಕೊಳ್ಳುವಳು (ಅಕ್ರಮ. ೩), ೨. ವಿಲಾಸ: ರಂಜನೆ ; 
ಸುಖಭೋಗ : ಗಾಜು ನೋಟಕೆ ಲೇಸು ಮೋಜು ಇರುಳಲಿ ಲೇಸು 
(40, ೦೦2೩) ಕೆಲವೊಂದು ಮೋಜಿಗಾಗಿ ಕುಮರೆಸವಾರಿ 
ಮಾಡುತ್ತಿದ್ದುದುಂಟು ಹಳ ೯9). ೩. ಪೋಕಿ ; ಮಜ: 
ಕ್ರಿಶ್ಚನ್ನರಿಗೆ ಸ್ವಲ್ಪಿಲ್ಲ ಸ್ವಲ್ಪ ಮೋಜದೆ ಜೀವನದಲ್ಲಿ-ನಿಮಗೆ? (ಹೊಸ್ಸ. ೧೬೪); 
ಗೊಂಬೇ ಮದಿವಿ ವಾಡಿ ಮಾಡಿ ಸಾಕಾಯ: ಡಿ-ಅವರೊಳಗೆ ಮೋಜೇ 
ಇಲ್ಲ (ಮುಕ್ಕಫ. 80)- ೪. ಸಂತೋಷ ; ಅನಂದ “ತುಖ್ಲಿಃ ಇಮೋಜು” 
(8ಕಕ್ಕ, 3೬), ೫. ಸಂಭ್ರಮ ; ಸಡಗರ: ಕ್ಕಿಯ ಕಾಳಗ 
ವೆನು ಬಲು ಲಿ ಮಾಡಿಸುವವರು. (ಕಂಠಪಿ, ೭-೦೪) ; 
ರಾಜರು - ಸಿಂ ಮುಂದೆ ಹಿಂದೆ ಮಸಗಿ ಬರುತಿರಲು (49ಗ್ಯಂ- 


ಜಮಿನಿನವನು ಒತ್ತುವರಿ 


'ಜಣೇದಾಃ 


ತಮಾ: 


ಮಖೆ 
ಮನೊ 


ಸಲ 


ನಮ್ಮ 


ಗೌಜಲವಃ 


ಜಿನಿಂದ: ರಾಜ 


[i 


೭೪೮೦ 


38 


9೩೨-೨) ; ಇಬ್ಬರೂ ದೋಜಿನಿಂದ ಜಾತ್ರೆ ವಪಡಿ ತೃಪ್ತಿ ಹೊಂದುತ್ತಾರೆ 
(೪5೫. ೦೦0. ಹ. ಸೊಗಸು; ಅಂದ: ಮುಂಗಾರುಮಳೆಯ 
ಮೋಜನ್ನು ದಿಟ್ಟಿಸುತ್ತ ... ಕುಳಿತುಕೊಂಡಿದ್ದೆ (mp ೪), 


ಟಿ 


ಮೋಟಕೆಯ್‌ 


ಮೌಜು : ೧: ವಾಯಿಯನು ಮುರಿದೆತ್ತಿ ಮಾಜಲಿ (ಕರೀ, ೦೦). 
೩. ಗೆಳೆಯರೂ ಬಂದುದರಿಂದ ಅವನಿಗೆ ಒಳ್ಳೇ ಮಔೌಜನಿಂದ ಕಾಲ ಕಳೆಯ 
ಲಿಕ್ಕೆ ಅನುಕೂಲವಾಗಿತ್ತು (ಅತಂತ- 9)... ೭. ಲಹರಿ; ಗುಂಗು: 
ನಾನೀಗ ' ಒಳ್ಳೆಯ ಮೌಜನಲ್ಲಿದ್ದೇನೆ ! '(66- ೧೩೦). ಲೆ. ಉತ್ಸವ ; 


ಸಮಾರಂಭ: ಜಾತ್ರೆ ವೌಜುಗಳಲ್ಲಿ. . . ಭಾಗವಹಿಸಿ ಜನತೆಯನು 
ಭಕ್ತಿರಸದತ್ತ ಆಕರ್ಷಿಸುತ್ತಿದ್ದರು (ಕಥ. ಹಲಿ 

ಮೋಜಿನ ವೇಷ «ಎ ಮನೋರಂಜನೆಗಾಗಿ ಧರಿಸುವ ವಿಚಿತ್ರವೇಷ: 
ಮೋಜಿನ ವೇಷ ಹಾಕಿದವರಿಗೆ ... ಬಹುವಕಾನಗಳನ್ನು ಹಂಚಿದರು. 
(ಕರು. ೩-50). ಮೋಜಿನಾಟಎ ತಮಾಷೆಯ ಪ್ರಸಂಗ : ಅವರಿಗೆ 
ಹೆದರಿಕೆಯೆಲ್ಲ ಹೋಗಿ ಇದೊಂದು ಮೋಜಿನಾಟವೆಂದು ಕಾಣತೊಡಗಿತ್ತು 
(ಮುಂಗಾಮು, 1): [*-ಆರ, ಹಿಂ. ಮರಾ. ಮಾಜ್‌] 

ಮೋಜುಗಾರ * ಮೋಜುಗಾಜಿ ' ನೋ. 


ಮೋಜುಗಾರಿಕೆ (ನಾ). ವಿಲಾಸ ; ಸುಖೋಪಭೋಗ ; ಆ ಹಣ 
ಮ್ಯಾನೇಜರನ ಮೊ:ಜುಗಾರಿಕೆಗೆ ದುರ್ವ್ಯಯವಾಗಿತ್ತು (ಂರುಕ್ಕಿ. ೪೩) ; 
ನಿನ್ನ ಕಕ್ಷಿಗಾರರ ಮೋಜುಗಾರಿಕೆಯ ರಭಸದಿಂದ ಪತಿಯ ಪ್ರಾಣವನ್ನು 
ಹೋಗಲಾಡಿಸಿಕೊಂಡಳಿಂದು ಹೇಳವಲ್ಲೆಯಾ ? (ವಾಗ್ಮೀ. ೨೨೦) - 

[ಮೋಜುಗಾರ (ಸಮೊಃಜುಗಾಲ) ತ. ಇಕೆ] 

ಮೋಜುಗಾಜ, ಮೋಜುಗಾರ (ನಾ). ೧. ವಿಲಾಸಿ ; ರಸಿಕ; ಗುರು 
ಭಕ್ತಿಯೆಂಬೋದೆ  ಕಔೊಳವಿಯಾಕಾರ  ಸರಿನಾರಾಯಣನೆಂಬೊ ನೀರ 
ಅದನಜತು ತುಂಬಿಕೊಳ್ಳೊ ಎಲ ಮೋಯಗಾಅ (ಕರೆದ. ೩-3) 
ಮೋಜುಗಾರ ; ೧. ರಾಖಬಿದಿಗಳಲ್ಲಿ ತೆರಳುವ ದೋಜುಗಾರರ ಬಿಳಿಯ 
ಬಟ್ಟೆಗಳೊರ್ಳ ವೋಕಳಿಗಳನಿಟ್ಟಂತೆ (೩3100. ೦೪೫-೦೨). ೨. ತಮಾಷೆ 
ಮಾಡುವವನು ; ಹಾಸ್ಯಗಾರ : ಒಳ್ಳೆಯ ಮೋಜುಗಾರರು | ಉದ್ದ 
ವಾದ ಲಿಂಗಗಳನ್ನು ತೊಟ್ಟ ಮೇಳದವರು (ಹರಣ. ೬೪). 

[ಮೋಜ್ಯು 4 -. ಕಾಜ] 
ಮೋಟ್ಮ (ನಾ). ದಡ್ಡತನ ; ಅಜ್ಞಾನ : "ಮೋಟಿವಾದ' ಪರಾ- 
[ದೇ-8 ತಮಿ. ಮೋಟು ; ತೆಲು. ಮೊಟ ; ಬ್ರಾಹುಈ, ಮೋಟ 

ತಿಳಿಗೇಡಿಯಾದ] 

ಮೋಟ್ಯ (ನಾ). ೧. 
ದವನು ; ಅಂಗಹೀನ ; 
ನೆಂತು ಶ:ಭಕಾರ್ಯಕ್ಕಂ ರಾಜಸಭೆಗಂ . . . ಒಳ್ಳಿಂಗಂ ಸಲ್ಲಂ (ರರಾನ್ಮು. 
೯-4): ಖೂಳನೆಂ ಮೂಳನಂ ಮೊಟನಂ ಮುಕ್ಕನಂ . . . ಬೇಂ ಬೆಲೆ 
ಯಿತ್ತೊಡವನಂ ಕಾಮನೆ ದುಶ್ಯೀಲೆಯರು ಕಣ್ಷೆಸೆದರು (ಹತಾ, ೪೨೪9) ; 
ಮೋಟಂಗೆ ಕೈಗಳು ಮೊಳೆತದಂಗುಳಿಸಹಿತವಾ ದಸರಯ್ಯನ ಭಾವದಲಿ 
(ನಿಸಫು. «6 ಸೂತನ) ; ಲೀಲೆಯಿಂ ಬಸವನಾ ಮೋಟಂಗೆ ಕೊಡನೆ. ಕೈಕಾಲ 
(ತಂತ್ರ. ೫೬-6). (ಗು). ೨. ಕೈಕಾಲಿಲ್ಲದ ; ಅಂಗಹೀನನಾದ : 
ಮೋಟ ಗಂಡನ ಮೂಕೊಳತೆ ಹೆಂಡತಿ ಬೇಟವ 'ಮಾಡಿದಂಶಾಯಿತ್ತು ಕಾಣಾ 
(634: ೩0೩-೬೦): ೩. ಬೋಳಾದ ; ಬರಿದಾದ ; ಸಾಕ್ಷಾತ ವಡ 
ಬಾಗ್ನಿಯೆ ವಿಗ್ರಹವೆನಿಸಿ ತಪವಂ ಮಾಳ್ಳುದೊಯೂಬ ಹಾಗೆಯು ಮೋಟ 
ಮರದಂತೆ ಕದಲದೆಯಿದ್ದಂಥಾ (ಕಾಹು. ೦೭-೪). ೪. ಚಿಕ್ಕದಾದ ; 
ಗಿಡ್ಡ : " ಮೋಟಗೆಯ್‌ ' ಪರಾ. 

[<ಎಮೋಟು 4 - ಅ. / ತಮಿ: ಮೊಣ್ಣಿ ; ತೆಲು. ಮೊಂಡಿ, 

ಮೊಂಡೆದು ; ಕೋತ. ಮೊಂಡೈ ; ತೊದ. ಮುಡೈ] 

ಮೋಟ್ಕ (ನಾ)- ಒಂದು ಬಗೆಯ ಸಸ್ಯ: “ವಿಪ್ರಾ--ಮೋಟ. ಬೋಲಟತಟ” 
(ಓಷ೦- 0x3)- [ಸಂ. ಮೋಟಾ] 

ಮೋಟಕೆಯ್‌ ' ಮೋಟಗೆಯ್‌ ' ನೋ. 


ಕ್ಸ, 


ಕೈ ಕಾಲು ಮುಂತಾದ ಅವಯವಗಳಿಲ್ಲ 


ಕೈಯಿಲ್ಲದ ಮೋಟನೆಂತು ಕಾಲಿಲ್ಲದ ವೆಟವ 


ಮೋಟಗಯ್ಯ 


ಮೋಟಗಯ್ಕಿ ' ಮೋಟಗೆಯ್‌ ' ನೋ. 

ಮೋಟಗೆಯ್‌, ಬೋಟಿಕೆಯ್‌; ಮೋಟಗಯ್ಕಿ (ನಾ). ಪೂರ್ಣವಾಗಿ 
ಬೆಳೆಯದೆ ಗಿಡ್ಡಾಗಿರುವ ಕೈ ; ಮೊಂಡುಕೈ : ಹೋಗಿ ವಸರಯ್ಯಗಳ 
ಮಂಡೆಯನೀಗ ನಿನ್ನಯ ಮೋಟಗೆಯ್ಯಲಿ [೫ಕಾ- ಕೈಯಲಿ] ಬೇಗದಲಿ ತಿವಿ 
(98, ೩೭-೦೬). ಮೋಟಕೆಯ್‌ : ಭಂಡನೀತನು ಸವಟಪೇಪದ ತೊಂಡು 
ಕಾಅನು ಮೋಟಕೆಯ್‌ [ಶಾಕ ಕೈ] ಗಳ ಮುಂಡನೆನ್ನದೆ ತನ್ನ ಭಾವಕೆ 
ಜಂಗವನಾಕೃತಿಯ ಕಂಡು (643. ೩-೨೩). ಮೋಟಗಯ್ಯಿ : ಅಂಗ 
ಜೋದ್ರೇಕದಿಂದವಗಡಿಸಿ ಮೋಟನೊಡನಿರಲವಂ ಕಳ್ಳು ಡದು ತಿವಿಯೆ ತನ್ನಯ 
ಮೋಟಗಯ್ಯಿಂದೆ (ಕೊಕ್ಕೂಬ- ೪-೨೭)... [ಮೋಟ್ಕ * ಕೆಯ] 

ಮೋಟನ (ನಾ). ೧- ನಾಶಮಾಡುವುದು. ೨. [ನಾಟ್ಕ] ಇಪ್ಪತ್ತು 
ಬಗೆಯ ಕರಕರ್ಮಭೇದಗಳಲ್ಲಿ ಒಂದು :. ಧೂನನ.: ಶ್ಲೇಷ . . - 
ಮೋಟನ. ವಿಸರ್ಜನ, ಆಹ್ವಾನ. ತರ್ಜನ-ಈ ಇಪ್ಪತ್ತು ಕರಕರ್ಮಭೇದಂ 
ಗಳ್‌ (ಉಾಸ್ಕರೂ- ೪-೦೩ ನ): [xe.] 

ಮೋಟರು ' ಮೋಟಾರು ' ನೋ. 

ಮೋಟವಾದ (ನಾ). ಅಜ್ಞಾನದಿಂದ ಕೂಡಿದ ಚರ್ಚೆ ; 
ಮಾತು: ಪೂರ್ವಕರ್ಮಶುಭಾಶುಭವೆನಿಪ್ಪ 
(024: 39-0೭). [ಮೊಟ್ಕ 4 ವಂದ್ಯ) 

ಮೋಟಾರ್‌ "ಮೋಟಾರು ' ನೋ. 

ಮೋಟಾರು, ಮೋಟರು, ಮೋಟಾರ್‌ (ನಾ). ೧. ಯಾಂತ್ರಿಕ 
ಚಲನೆಯನ್ನು ಉತ್ಪಾದಿಸುವ ಯಂತ್ರ ; ಚಾಲಕಯಂತ್ರ : ಈ 
ಮದ್ವಲೆಯನ್ನೂ ಸ್ಪರ್ಶಕಾರಿಯನ್ನೂ (ಕಾಂಟೆಕ್ಸ್‌ ಮೇಕರ್‌) ಒದು ಸಣ್ಣ 
"ಸಮಕಾಲಿಕ ಮೋಟಾರು ಓಡಸುತ್ತೆದೆ (ಕಂಕೋ. 1, ಟೀ): ೨. ಚಾಲಕ 
ಯಂತ್ರದಿಂದ ನಡೆಯುವ ಕಾರು, ಬಸ್ಸು: ಮುಂತಾದ ವಾಹನ ; 
ಈ ಕೋಲಾಹಲವನ್ನು ಕೇಳಿ ಮೋಟಾರಿನೊಳಗಿನ ಜನರು .ಸುತ್ತಲಿನ 
ಪರದೆ ಎತ್ತಿ, ಹೊರಗಿನವರನ್ನು ನೋಡುತ್ತಲಿದ್ದಾರೆ _(ಶ್ರೂಸ, ೬೬) ; 
ಅವನು ಕೋಪದಿಂದ ಎಸೆದ ಆಟದ ವೋಟುರು ತಳಮೇಲಾಗಿ ಬಿದ್ದು 
ಕಾಲಿಗೆ ಸಿಕ್ಕುತ್ತದೆ (96ಕು. ೩9)- ಮೋಟರು : ೨. ನಮ್ಮ ದೇಶದಲ್ಲಿ 
ನೂರಾರು ಮೋಟರುಗಳು ಬಳಕೆಯಲ್ಲಿವೆ. (ಕಾಂತ್ರ. 1: ೪09) ; ಉಳಿದ 
ಪಯಣಿಗರಿಗೆ ಮೋಟರು, ಟಾಂಗ ಮೊದಲಾದ ' ವಾಹನಸೌಕರ್ಯಗಳು 
ಸಿಗುತ್ತವೆ (6%. ೨). ಮೋಟಾರ್‌ ; ವ. ಬೈಸ:ಕಲುಗಳ್‌ ಮೋಟಾ 
ರ್ಗಳೆದ್ಟು - ಮೊತ್ತಮನಿವಂ ಬಣ್ಣಿಪ್ತನಂ ಕಾಣೆನಾ (ಮೈಸೂರಿ. 
1-001). [+ ಇಂ. ೫೦೬೦) 

ಮೋಟಾಳು (ನಾ) ಕುಳ್ಳ ; ಗಿಡ್ಡ: ಆಟಾಳಿಗೊಂದು ಮೋಟಾಳೇ ? 
(ಸಾಲ) [ ಮೋಟು ;. ಆಳ್ಕು ( ಆ ಆಳ್ಕ್‌) ] 

ಮೋಟಿ (ನಾ). ೧. ಮುಂಗೈ ಇಲ್ಲದವಳು: ೨. ಕುಳ್ಳಗಿರುವವಳು: 
(8). [ಮೋಟ್ಯ + 1 ತುಳು. ಮೋಟಿ ಮೋಂಟಿ] 

ಮೋಟು '(ನಾ). ೧. ತುದಿ ಮುರಿದುದು : ಮೊನಚಾಗಿಲ್ಲದುದು : 
ಮೊಂಡು : ಗು ದ್ದ್‌ಲಿ ಲಿಬೊ ಗೈಯುವವನಿಗೆ ಒಕ್ಕೈ 
(ಣರ): ವಿ. ತುಂಡಾದ ಕೈ; ಮೊಂಡುಕ್ಕೆ : ಕೇಶವನ ಬೇಟವಳಿದಾ 
ಸುರದ ಮೋಟುಳಿದು ವ್ಯಾಸನಚ್ಯುತ ತೃಣವಿದೇವುದೆಂದು ಹೇಸಿಯವನಂ 
ಬಿಸುಟುಯಾಶಂಂಘ್ರಿವಿಡಿದುಳಿದ ವೋಸಿಯಂ ಕಾಳಿಕಾಖಂಡದಲ್ಲಿ (ಸಾಂತ. 
೨-೩೦) ; ದಂಡಿಸರದ ವಸ್ಯತದೋಕುಳಿಯಂಡೆಯೆನೆ. ಮೋಟಿರಡಜಲಿ 
ಹೊಣವಂದುವರುಣಜಲೌಘ ಹೊಣಗಿದುದು ದಿಕ್ತಟಾವಳಿಯ (ಕಣ. 
೬36-೪೪): ೩. ಕೊಂಬೆ, ರೆಂಬೆಗಳಿಲದ ಮರದ ಭಾಗ; ಬೊಡ್ಡೆ: 
ky ಗೆ ರ್ಯಾ ಶಂಕು; ಈ ೩ ಮೋಟಿನ ಹೆಸರು ” (ಸಿದ್ದಾಂತ. 

. ಕೊಯ್ಲಾದ ಮೇಲೆ ಉಳಿಯುವ ಪೈರು: ಕೂಳೆ: 


ಹುರುಳಿಲ್ಲದ 


ಮೋಟವಾದಂ ಸಲ್ಲದು 


ಹಾರೆ ಮೋಟು 


000). 


೭೪೮೧ 


ಮೋಡ, 


ಮೇದ ಮೋಟು ಕಾಣದು. ಹೋದ ಹೆಜ್ಜೆ ಕಾಣದು (ಣರ). ೫. ಊನ; 

ನ್ಯೂನತೆ : ನಮಗೆ ಅನುಕೂಲವಾಗಿದ್ದರೆ ರೆ... ಬೇಕಾದದ್ದು ಮಾಡು 

ತ್ತಿದ್ದೆವು ಎಂಬ. ಅಹಂಭಾವಕ್ಕೆ ಒಳಗುಗಿ ನಮ್ಮ ಮೋಟು ಮೇಲೆ 

ಮಾಡಲಿಕ್ಕೆ ಹವಣಿಸುವೆವು (ಕುಟೂಂ: 3೪): (ಗು) ೬. ಕುಳ್ಳಾದ ; 

ಗಿಡ್ಡವಾದ ; ಮೋಟುಗೋಡೆಯನ್ನು ಹಾರುವುದು ಇವನೊಬ್ಬನಿಗೇ 

ಸಾಧ್ಯ! (ನಾಗೇ, 36) ; ಮೋಟುಗೋಡೆಯ ಮೇಲೆ ಕುಳಿತು ತಲೆ 

ಕೊಂಕಿಸಿ ನಗು ಬೀರುತ್ತಿರುವಾಗ ಶೇಖರ ಒಂದು ಫೋಟೋ ತೆಗೆದ 

(ರೂರಲ್ಲಿ, ೩೬). [ದೇ.॥8 ತಮಿ. ಮೊಟ್ಟೆ, ಮೊಣ್ಣೈ; ಮಲ. 
ಮೊಟ್ಟ ; ತುಳು. ಮೋಂಟು, ಮೋಂಟ್‌, ಮೋಂಟ ; ಕೊಡ. ಮೋಟ್‌, 
ತೆಲು. ಮೋಟು. ಮೋಡು] 

ಮೋಟುಕೈ ` ಮೋಟುಗೆಯ್‌ ' ನೋ: 

ಮೋಟುಗೆಯ್‌, ಮೋಟುಕೈ (ನಾ). ೧. ಕತ್ತರಿಸಿದ ಕೈ: ತುಂಡುಗೈ : 
(೪). ಮೋಟುಕೈ: ೨ ಗಿಡ್ಡವಾಗಿರುವ ಕೈ :: ಮೋಟುಕೈಗಳನ್ನು 
ತಿರುವುತ್ತ, ಕಂಬಗಳಂಿದ್ದ ಆ ಕಾಲುಗಳಿಗೆ 'ರುಗೆಜ್ಜೆಗಳ ಸರಗಳನ್ನು 
ಕಟ್ಟಿಕೊಂಡು ನಾಟ್ಯರಂಗವೇರಿದ ಗಣಪತಿ (ಉತರ. ೨89). 

[ಮೋಟು 4 ಕೆಯ] 

ಮೋಟೆ (ನಾ). ದಿಣ್ಣೆ: ಗುಡ್ಡ : ಗದ್ದೆಗೆ ಸೀಮೆ ಯಾವುದೆನೆ. . , ಬಡ 
ಗಣದ ಮೋಟೆಯ ದಣ್ಣೆಯ ಸಸಿನಕ್ಕೆ ನಟ್ಟ ಕಲ್ಲು (ಇಇ. ೩1.1, 
೬೬-೮೯ 1125); ಭಾಗಮಂಡಲದ ಕೋಟಿಗೆ ಹೋಗಿ, ಮುತ್ತಿಗೆ ಹಾಕಿ, 

ಎಂಬ ಮೋಟೆಯಲ್ಲಿ ಫಿರಂಗಿ ಮಡಗಿ . , , ಕೋಟೆಗೆ ಇಡು 

೪): 'ಮುಗುಳ್ಳಿ', * ಮೊಗಡು * ಪರಾ. 

[ದೇ.8 ತವಿಂ. ಮೋಟು] 

ಮೋಟ್ಟಾಯಿತ (ನಾ). [ಕಾವ್ಯಮಾ] ಹತ್ತುವಿಧವಾದ ಶೃಂಗಾರ 
ಚೇಪ್ಟೆಗಳಲ್ಲಿ ಒಂದು ; p ಪ್ರಿಯಕರನ ವಾರ್ತೆಯನ್ನು ಕೇಳಿದಾಗ 
ಇಲ್ಲವೆ ಆತನನ್ನು ನೆನೆದಾಗ ಸ್ತ್ರೀಯ ಸ್ವಾಭಾವಿಕವಾದ ಅಂಗಚೇಷ್ಟೆ . 
ಗಳ ಮೂಲಕ ಸೂಚಿತವುಗುವ ಪ್ರೀತಿಯ ಅಭಿವ್ಯಕ್ತಿ : ಬಿಬ್ಬೋಕ 
ಮೋಟ್ಟಾಯಿತೆ . ಕುಟ್ಟಿಮಗಳೆಂಬ ದಶವಿಧಕೇಳೀಭಾವಂಗಳುಳ್ಳ 
ವಿಲಾಸಿನಿಯರಿಂ (6ರ. 23೪). [ಸಂ.] 

ಮೋಡ, (ನಾ). ೧. ಮುಗಿಲು; ಮೇಘ: “ನೀರ್ದೇರ್ಮುಗಿಲ್‌ 
ಮೋಡ ಮೇಘದ ನಾಮ” (ಕಬ್ಮಮಂ- ೦3), ತೊಲಗದ ಮೋಡವೋಡಿ 
ದುದು . . - ಶರತ್‌ಪ್ರಥಮಪ್ರವೇಶದೊಳ್‌ (8ಗ0- ೪); ಮೋಡವ 
ಗಲ್ವ ಚಂಡಕರನಂತೆ . : , ಮನೋಹರಾಕೃತಿಯೊಳಿರ್ದನತಿದ್ಯುತಿಯಿಂದಿ 
ಳಾಧಿಸಂ (ತಳತಂ- ಆಕಾಶದಲ್ಲಿ ಮೋಡಗಳು ಮುಚ್ಚಿಕೊಳ್ಳು 
ತ್ರಿದ್ದುವು (ಉಂ. 34). ೨. ಮೋಡ ಕವಿದ ವಾತಾವರಣ ; 
ಮಬ್ಬು : ” ದುರ್ದಿನವಭ್ರತಿಮಿರಮೆನೆ ಮೋಡಮೆಂದೆನಿಸಿಕ್ಕು " (ರಗಣ: 
0-೪). ೩. (ಆಲಂ) ಚಿಂತೆಯ ನೆರಳು: ಅವನ ಮೊಗದಲ್ಲಿ ಕಿರು 
ಮೋಡ ಸುಳಿಯಿತು (ಕಾತುತ್ತ. ಓಟ). ೪. ಅಜ್ಞಾನ; ಮೌಢ್ಯ: 
ಮೋಡಮಲಾಯೆ ತಿಳಿದ ಕಳೆಗಳಿಂ ' ಬೆಳಗುವ ಚಂದ್ರಮನಂತೆ ಮೋಡ 
ಮಬಾಯೆ ತಿಳಿದ ಕಳೆಗಳಿಂ ಬೆಳಿಗಿದರ್‌ ಯಮಳರ" (ಉನೂಕ್ಕ. ೦೩-೦೪), 


ತ್ತಿದ್ದರು (ಕಾಕೇಂಕ್ರ- 


ಬಟ); 


ಮೋಡ ಕವಿ ಎ ೧. ಮುಗಿಲು ಮುಚ್ಚಿಕೊಂಡು ಮಬ್ಬಾಗು: 
ದೂರ ಪಶ್ಚಿಮದಿಗಂತದತ್ತ , ಮೋಡ “ಕವಿದು ಮಿಂಚುತ್ತಿ: ತ್ತು 
(ಯನು. ೪೬೬). ೨. (ಆಲಂ) ಚಿಂತೆ ಆವರಿಸು: ಮೋಡ ಕವಿದಾ 


ಮೊಗದಿ ನಿನ್ನ ದೆಸೆಯಿಂದಂ ಮೂಡಿತೇ ಅರೆಗಳಿಗೆಯಾದೊಡಾನಂದಂ ? 
(ಳುಪು-. ೩-೨): ಮೋಡಮುಚ್ಚಿಕೊಳ್ಳು ಮೋಡಕವಿ ೧: 
ಒಂದೇ ಒಂದು ಕ್ಷಣದಲ್ಲಿ ಮೋಡಮುಚ್ಚಿಕೊಂಡು ಮಳೆ ಬರುವ ಹಾಗಾ 


ಯಿತು (ಕೂ). ಮೋಡ ಹಾಕಿಕೊಳು - ಮೋಡ ಕವಿ ೧: ಮೊಡ 


ಮೋಡ್ಕ ೭೪೮೨ ಮೋಡಿ; 
ಹಾಕಿಕೊಂಡಿದೆ. ಹೊರಗೆ ಹೊರಡಬೇಡ (6). ಮೋಡ ಹಾಕು - ೪. ಮೆರೆತ ; ಪ್ರದರ್ಶನ: ಅಖಿಳ ಪೃಥ್ವೀಶ್ವ 
ಮೋಡ ಕವಿ ೧:-,ಮೋಷ ಹಾಕಿದರೆ ಶೀತ, ನೆಗಡಿ (ರಂಗನ್‌ ಇಲ): ಮೋಡರಿಸಿದರು ಮೋಹನದ ಮೋಡಾಮೋಡಿಯಬಲೆಯರು (ಕಷ್ಕರ, 


[ದೇ.8 ತಮಿ. ಮೋಟಮ್‌. ಮೂಟಮ್‌, ಮೂಟ್ಟಮ್‌ ; ಮಲ. 
ಮೂಟಲ್‌ ; ತುಳು. ಮೂಡ, ಮೋಡ; ಮೋಡು ; ಕೊಡ: ಮೋಡ ; 
ತೆಲು. ಮೋಡಮು ; ಕುಣ. ಮುಡೆಂಗಿ] 

ಮೋಡ್ಕ (ನಾ). ಹೆಡ್ಡ ; ತಿಳಿಗೇಡಿ; ಮೂಢ: “ ಗಾಂಪನೊಳು 
ಮೇಘದೊಳು ಮೋಡಪದ " (6೦ರ. ೪0) ; ಊಕಾರಕ್ಕೆ ಓತ್ವಂ ಕೂಟ 
ಕೋಡು. ಮೂಢ-ಮೋಡ (ಕನುರ. ೨೬೦ ಕ್ರಯೋ) ; ಈ ರೀತಿ ನಮ್ಮ 
ಜನಗಳು ಮೋಡರು ಎನ್ನುತ್ತಿದ್ದರು, ಇದೇನೋ ನಿಜ." ಇದಕ್ಕೆಲ್ಲ 
ಅವಿದ್ಯೆಯೇ ಮೂಲಕಾರಣ (ಶುಟ್ಕಠು. ೪0). [-ಆಸಂ, ಮೂಢ. / 
ತವ. ಮೋಟನ್‌ ; ತೆಲು. ಮೋಡಿ; ತುಳು. ಮೋಡೆ] 

ಮೋಡಂಗಪ್ಪು (ನಾ). ಮೋಡ ಕವಿಯುವುದರಿಂದ ಉಂಟಾಗುವ 
ಮಬ್ಬು : ಶರದಾಗಮನಕೆಂತು ಮೋಡಂಗಪ್ಪು: ತೊಲಗಿದಪುದಂತೆ 
ಮೂಡಿದುದು ರಾಮನ ಮನಕೆ ನಿಶ್ಯಂಕೆ (ಶ್ರೀರಾಮಾ, ೩೪೪-೨೩೬) - 

[ಮೋಡ್ಕ 4 ಕಪ್ಪು (ಆಕರ್ಪ)) 

ಮೋಡಕಾ (ನಾ). ಹಳೆಯ ವಸ್ತು, -ಪದಾರ್ಥ- 

ಮೋಡಕಾ ಅಂಗಡಿ - ಹಳೆಯ ಸಾಮಾನುಗಳನ್ನು ಮಾರುವ 
ಅಂಗಡಿ ; ಗುಜರಿ: ಒಂದು ಮೋಡಕಾ ಅಂಗಡಿಯ ಒಂದು ಮೂಲೆ 
ಯಲ್ಲಿ ತೂಗಾಡುತ್ತಿದ್ದ ಮೂಲಚಿತ್ರವು ನನ್ನ ದೃಷ್ಟಿಯನ್ನು' ಆಕರ್ಷಿಸಿತು 
(ಹೇಮಂತ: 900) ; ಅವನ ಮೋಡಕಾ ಅಂಗಡಿಯ ಮುಂದಿದ್ದ ಒಂದು 
ಪೆಟ್ಟಿಗೆಯ ಮೇಲೆ ಕುಳಿತುಕೊಂಡ (ಎತತ. ೩೪). [*-ಮರಾ. ಮೋಡಕಾ] 

ಮೋಡಗತ್ತಲೆ (ನಾ). ಎ ಮೋಡಂಗಪ್ಪು : ದಳವೇಲ್‌ತೊತ್ತರಿಸಿ 
ಮೋಡಗತ್ತಲೆ ಗಾಳಿ ಹನಿ ಮೊಳಗು ಸಹಿತ (ಸಿಠ್ಕರಾ- ೩-೩೬) ; ಕಾಡು 
ಗತ್ತಲೆಗೆ ಮೋಡಗತ್ತಲೆಯೂ ಸೇರಿ ಮಸಿಮುದ್ಧೆಯಾಗಿ ಅಳಿಸಿ ಹೋಗಿಹು 
ದೆಲ್ಲ (ಕಂಡ್ರೆ. 000), [ಮೋಡ 4 ಕತ್ತಲೈ (<ಕಟ್ಟಲೆ)] 

ಮೋಡಾಮೋಡಿ (ನಾ). ೧. ಸೊಗಸಾದ ರೀತಿ ಶೈಲಿ ; ಅಂದವಾದ 
ವೈಖರಿ: ಕೆಲಕೆಲಬರು ಮೋಡಾಮೋಡಿಗಳು ಕೆಲಕೆಲಬರು ಗುಂಥಾ 
“ಗುಂಧಿಗಳಂ, ಕೆಲಕೆಲಬರು ಧಾರಾಪಂಚಕಮಂ ಮುಂದೆಯೆ ತೋಜುತ್ತಂ 
ಜಲಧಿತರಂಗದ ತೆಜದಿಂದಾ ಹಯಬಲವಿಘಟಂಗಳ ಕಾಲ್ಗು ಪಿನೊಳಿಕ್ಕೆಲ 
ದೊಳಮತಿಶಯಮಾಗಿರೆ ನಡೆದವು ಹಿಂದೆಮುಂದೆ ಸಂದಣಿಸಿ (ಕುಮುರಾ- 
6-36) ; ಜಾಣುಗಳ ಘಾಯದ ಕಳವುಗಳ ಕೈಮೆಗಳ ಮೋಡಾಮೋಡಿಯು 
ಬ್ಬಣದ ಲಲಿತಚಿತ್ರದ ಚದುರಭಟರವ್ವಳಿಸಿ ಹೊಯ್ದಾ ಡಿದರು (ಕುವ್ಮಾರ್ರೋ.. 
0-6) ; ಆಗಲಂಬರ ಧರಣಿತಳಮೆಲ್ಲ ತುಂಬಿ ಬರೆ ಚೈತ್ರನುಅಕಿ ಸ್ಮರಗೆ 
ಪೇಳಿದ ತನ್ನ ಬಲದ ವೈಭವದ ಮೋಡಾಮೋಡಿಯಂ ಗಾಡಿಯು 
(ಕುಶಿ, 4-5-6). ವಿ. ಚಾತುರ್ಯ; ಕೈಚಳಕ : ಲುಳಿಯಲೊಯ್ಯಾರದಲಿ 
ಮೋಡಾಮೋಡಿಯಂದದಲಿ . ಶಸ್ತ್ರಾವಳಿಯ ಸಾಂಗೋಪಾಂಗಶ್ರಮ' 
ವನು ತೋಲ್‌ದನು ಪಾರ್ಥ (ಕುಣ್ಮಾಳ- ೬-೪೦) ; ಹೊಗೆದುದೈ ಹೆಚ್ಚಾಳುಗಳ 
ನಗೆಮೊಗವು ಮೋಡಾಮೋಡಿಯಲಿ ಕೈಮಗುಚಿ ಕಳೆದನು ನಿಮಿಷದಲಿ 
ಹೇರಾಳ ರಾಶಿಗಳ (ಕುನ್ಮಾರ್ರೋ- 0೬-೩) ; ಬೆರಸಿ ಧಾಳಾಧೂಳಿಯಲಿ 
ಖೊಪ್ಪರಿಸಿ ಬಾಡಾಖಾಡಿಯಲಿ ಮೋಹರಿಸಿ ಮೋಡಾಮೋಡಿಯಲಿ ಮುಷ್ಟ 
ಪ್ರಹಾರದಲಿ . - . ಕಾದಿತು ಸೇನೆ ಸೇನೆಯಲಿ (ಕರಾ. ೬-೩೯-೩). 
ಸಿ ಬೆಡಗು; ಬಿನ್ನಾಣ; ವಿಲಾಸ: ಪರಿಮಿತದ ಮೋಡಾಮೋಡಿ 
ಯನುಭವದೊಳ್‌ ವಲ್ಲಭನ ಮನಂ ಪಲ್ಲಟಿಸುವ ಕಾಲಮನಲ್‌ದು (೧ಂಕ. 
೨-98 ಶ) ; ಸುಳಿದುದು ಸಮಾರಣನಾ ಮಹುದ್ರಿಯಲಿ , . . ಮೊಲ್‌ 
ದೊಗುವ ಮಲ್‌ದುಂಬಿಗಳ ಮೋಹರದ ಮೋಡಾಮೋಡಿಯಲಿ ಡಾವರಿಸಿ 
ತೈದಿಂದ್ರಿಯದಲೊಂದಿರೆ ಸರಲಮುನಿಜನವ 


[TN 00-4). 


೧೩೧ 


ಭರೆತಾಧಿದೇವತೆಯಂತೆ ನಿಂದಳಾ ತಾಣದೊಳಗಾ ದಿವ್ಮವನಿತೆ 
ಮೋಹನದ ಮೋಡಾಮೊೋಡಿ ದೆೋಹರಿಸಿ ನಿಂದಂದದಿಂ (ಸಳುದಸ್ಯ. 6-೮). 
೫. ರಭಸ ; ವೇಗ : ಕವಿದುವಿದು ಗಳ್‌ಗಟ್ಟಿ ಕಾರವನಿವಹ ಮೋಡಾ 
ಮೋಡಿಯಲಿ ರಣದವಕಿ ಕರ್ಣದ್ರೋಹಿಯಾವೆಡೆ ತೋಟ ತೋಟಕ್‌ನುತ 
(ಕುಕ 0೬-0) ೬. [ಸಂಗೀತ] ಒಂದು ರಾಗದ ಹೆಸರು : ಶ್ರೀಯು 
ಮೋಡಾಮೋಡಿ ಸರಸೋಪಾಯ ಸದುಪಾಯಂ ಮೆಜ್‌ಯೆ , . . ಧರೆ 
ಯೊಳಿವು ಮೊದಲಾಗಿ ಸೊಗಸುವ ಒರಿಯ ರಾಗಂಗಳು (04. ೧೯-0೫). 
[೮ ಮೋಡ್ಕಿ./ತಮಿ. ಮೋಟುಮೋಟಿ ; ತೆಲು, ಮೋಡಾಮೋಡಿ] 
ಮೋಡಿ, (ನಾ). ೧. (ನಡೆ. ನುಡಿ ಇತ್ಯಾದಿಗಳ) ರೀತಿ ; ವೈಖರಿ; 
ಶೈಲಿ; ವರಸೆ: ನೋಡಿದನು ಕುರುರಾಯನಲಿ ಹೊಯ್ದಾಡಿ ಬರಬೇಕೆಂಬ 
ಭೀಮನ ಮೋಡಿಯನು ನೃಪನಟ್‌ದು ಸಂತೈಸಿದನು ಸಾಮದಲ (ಕುಂ. 
೦೪-3೦) ; ನಮ್ಮ ನಗರವನೊರೆಸಿ ಮೋದುವ ಮೋಡಿ ಮೋಜಕಿಯೊಳವನಲ 
ದೆಯೆಂದ (646೧. ೬-6-೬) ;. ಪರಿಚರರೋಡಿದರು ದೆಸೆದೆಸೆಗೆ ದೈತ್ಯನ 
ಮೋಡಿಯೆಂತುಟೊ (ಆನಂರಾ, ೪-೩-೬೩). ೨. ಸ್ಥಿತಿ; ವೃತ್ತಿ ; 
ಪ್ರಿಯೆಯ ಮುಖವೆನ್ನೊಳಗೆ, ನಿನ್ನೊಳಗೆ , ಚಂದಿರನು, ನಮ್ಮಿಬ್ಬರಾ 
ಮೋಡಿಯಿನಿತು ಸಮವು.(ಛೈನ್ಮಾರೋ. 60): ಹ. ಠೀವಿ; ಗಾಂಭೀರ್ಯ; 
ಗತ್ತು : ಮೇಳವದ ಮೋಡಿ [0೫೦. ರೂಢಿ, ವೇಢೆ]ಯಲಿ ರಥ 
ಮವಮ್ಯಳಿಸಿತು (ಕುನ್ಯಾ. ೩-೬೬) ; ಹನುಮನ ಮೊಗದ ಮೋಡಿಯ 
ಧೂರ್ತ ವಚನದ ಬಗೆಯ ಭಂಗಿಯನಾ ಪ್ರಹಸ್ತ ವಿವೇಕದಿಂದಜಿೌದು . . , 
ಇವನ ನುಡಿಸಿದು ನೋಡಬೇಕೆಂದ. (ತೊರರಾ- 3-೭-೨೩); ಮೋಡಿಯೊಳೂಲ 
ನಿಂದಡಿಯೊಳಿರ್ಕೆಲಕಂ ಮುಅಗೊಂಬ ಮುದ್ದುಮೆಯ್‌ . , . ಕಳೆಗು 
ಮೆಲ್ಲರ ದೃಷ್ಟಿ ಮನಶ್ಶಮಂಗಳಂ (368: 9-0೭) ; ನಿಲುವಿನ ಮೋಡಿಯಲ್ಲಿ 
ಉಡುಗೆಯ ಗಾಡಿಯಲ್ಲಿ... ವಿಲಾಸದ ಒಳ್ಳು ಸೇರಿಕೊಂಡಿತು (೬2 ಉ. 
18). ೪. ಬಿಗುಮಾನ; ಗರ್ವ: ಮುನಿವುದೆತ್ತಣದಿನ್ನು ಮೋಡಿ 
ಯೆತ್ತಣದು ಮನವ ಬೈತಿಟ್ಟು ಮಾರ್ಮಲೆವುದೆತ್ತಣದು (೧ಕಗೋ. 30) 
ಏನೆಂದಅಯದೆಳವೆಯೊಳಿನಿಯಳಭಿಮಾನಗೊಂಡಿರೆ. ಮಚ್ಚರಿಸದೆ ಮೋನ 
ದೊಳಿರದೆ. ಮೋಡಿಯ ಕಾಣಿಸದೆ ಸನ್ಮುನದಿ ಮನಗರಗಿಪುದು (£0. 
೬-೧) ; ಪೆಣ್ಮಕ್ಕಳುಂ ಠಕ್ಕಿನಿಂದೊಲ್ಮೆ ಗರೊಳ್‌ ಮುನಿವರ್‌ ಮೋಡಿಯೊಳಿ 
ರ್ಪರೇಡಿಪರ್‌ (84ರ. ೬-೪೬). ೫. ಬಿಂಕ; ಬಿನ್ನಾಣ ; ಬೆಡಗು, 
ಹಿರಿಯಳಿರ್ದಂತವಳಿಗಿಷ್ಟೇಕುರವಣಿಯು ಯಾ ಗಾಡಿ ಮೋಡಿಯರು (ಎಷ, 
೪-0೭) ; ಕಿಜುನಗೆಯ - ಮೋಡಿಯೊಳೊರ್ಮೆ. ತಾಂ ಬಟಲ್ದೂಂ-ನಲ್ಲ | 
ಬಟಲ್ಲೆಯ | ಕುಳ್ಳಿರ ಎಂದು ಪಾಸಜ್‌ಯಂ ತೋಟಾ ಶಾನುಮೊತ್ತಿನೊಳ್‌ 
ಮಂಡಿಸಿ (ಉಡುಕ್ಕ: 95-38) ೬. ಸೊಗಸು ; ಅಂದ: ಅಗಡು 
ಮೋಡಿ [ಶಾಕಾಂ- ರೆ]ಯ ಹೊಗಅ ಹೊಸಜದ್ಧನದ ಭಟನಿಕರ ಜಗವರಸ 
ರಾಮಂಗೆ ಕೆ ಕೈಗಳ ಮುಗಿಮುಗಿದು ಕೆಲಸಾರುತಿರ್ದುದು (ತೊರರಾ: 9-೮- 3); 
ಆಗಮವಧ್ಯಾತ್ಮವಳವಟ್ಟು , ಶೃಂಗಾರತ್ಕಾಗಭೋಗದ ಮೋಡಿ ಮೆಜಕಿಯೆ 
» » ಸೊಲ್ಲಿಸುವೆನಾಲಿಸಿರೋ (ಶಂತ- 0-09) ; ಮೋಡಿಯನೇವೇಬಕ್ತಿನೀ 
ಮನೋಮೋಹಕನಾ (ಸ್ಮರ. ೯-೬)... ೭. ಆಕರ್ಷಣೆ; ಸೆಳೆತ 
ವಿನೋದದಾಗರೆಂ ಮೋಡಿಯ ಮಂಟಪಂ (ಶಸ್ತಿಮಾ. ೦-೨೪); ಈ ನಲ್ಲೆ 
ಯಾ ಗಾಡಿ ಯಾ ಮೋಡಿ... . ಆಧಿಗಳವಡದು (ಕಣ. ೫-೯-೦0) ; 
ಇವಳ ಮುಖದಲ್ಲಿ ಇನ್ನೂ ಆ ಮೋಡಿಯಿತ್ತು . (ರಗಣ. ೪೭). 
೮. ವೈಶಿಷ್ಟ್ಯ ; ವಿಶೇಷತೆ: ಅರಲಂಬಗರಸನಿಮ್ಮಡಿ ಚೆಲ್ಮನವನೈದು 
ಸರಲನಾಂತೊಡೆ ಹತ್ತು ಸರಲಾ ದೊರೆ ಪಿಡಿವುದು ಮೋಡಿಯೆನೆ ಕರಗಳ 
ಹತ್ತು ಬೆರಳೆಸೆದುವು ಸರಲದೊಳು (ಕರತ. ೩೮, ೯. ಕೈಚಳಕ; 


ಮೋಡಿ, 
ಚಾಕಚಕ್ಕತೆ ; ಚಾತುರ್ಯ ; ಆಡಲೇನದಾಂದ್ರಜಿತುವಿನ ಮೋಡಿ 
ಬೇಜಕೋಸರಿಸಿ ದಿನದಿನಕೋಡಿ ಹಿಂಗಿದೆ ಜಯವಧುವ ತಿರುಹಿದನು 
ನಿಮಿಷದಲ್ಲಿ (ಕರಣ, ೩-೩೫-೫6) ; ಫನಸಂಚುಗಾತ್ರ ಮೋಡಿಯಲಿ 


ವಲ್ಲಕಿಗಳಂ ಬಿನದಮೆನೆ ಬಾಜಿಸುವ ವೈಣಿಕೋತ್ತಮರುಗಳ ಮನೆಗಳಂ, . . 
ಕಾಣುತಚ್ಚರಿಗೊಂಡನು (ಕೆಂಕಾರಾ, 3-8-36) ; ರೂಢಿಸಿದ ಭಟನೆಂಬುದಂ 
ಬಲ್ಲೆ ಕರ್ಣ ಕೇಳ್‌ ಮೋಡಿ ಬೆರಗಾಗಿಹುದು ಪವನಜಂಗಿಂದು ನೀ 
ನೋಡೆಲವೊ (ಹಕಗ. ಟ-೪).' ೧೦. (ಯಕ್ಷಿಣಿಗಾರನು ಯಾವು 
ದಾದರೂ' ವಸ್ತುವನ್ನು ಮಂತ್ರಪೂರ್ವಕವಾಗಿ ನೆಲದಲ್ಲಿ ಹೂಳಿ 
ಅದನ್ನು ತನ್ನ ಪ್ರತಿಸ್ಪರ್ಧಿಯು ತನ್ನ ಮಂತ್ರಬಲದಿಂದ ತೆಗೆಯಲು 
ಹೇಳುವ) ಯಕ್ಷಿಣಿ; ಇಂದ್ರಜಾಲ; ಮಾಟಿ: ಪರದೆ ಬಿದ್ದ 
ಮೇಲೂ ಕೆಲವು ಕ್ಷಣಗಳು ನಾಟಕಮಂದಿರೆ ಮೊಡಿಯಲ್ಲಿದ್ದಂತೆ ಮೌನ 


ವಾಗಿತ್ತು (ಕಂಗನಾ. 0೬೬) ; ಮೋಡಿಗೆ ಸಿಕ್ಕಿದಂತೆ ಆವಳ ದೃಷ್ಟಿ ಅಲ್ಲೆ 
ನೆಲಸಿತು (ಕೂಸ: ೩40): ೧೧. ಮಾಯೆ ; ಗಾರುಡಿ: ಮತ್ತ, 
ನೃಪ ನಗುತ... ನಿಮ್ಮಯ ಮೃದುವಚನ ಬಲು ಮೋಡಿ ಗಾಡಿಕೆಗಾರು. 


ಸರಿಯೆಂದ (ನರಿ. 0: 5-43) ; ಈವರೆಗೂ ಬಾಡಿ ಬತ್ತಿದಂತಿದ್ದ 
ನೀನು ಅದಾವ ಮೋಡಿಯಿಂದ' ಅರಳುಮು್ಲಿಗೆಯಾದಿ ? (ಕೇರೋಕ- 0೬)- 
೧೨. ಮಂತ್ರ ; ತಂತ್ರ: ತಮ್ಮ ಮಾತು ಕೇಳಿದರೆ. ನಮ್ಮ 
ಮೋಡಿಯನ್ನು ನಮ್ಮ ಮೇಲೆ ತಿರುಗಿಸುತ್ತಿರುವಂತಿದೆ 
ವಿಠಲರಾಯರು ಈ ಎದುರುಮೋಡಿ ಎದುರಿಸಲೇಬೇಕಂಯ್ತು (ವೈದ್ಯರ ೨೩). 
೧೩. ಮೋಸ ; ವಂಚನೆ ; ಕೃತಕಮಾರ್ಗದ ಮೋಡಿಯಲಿ ಪರಿಚಿತನು 
ನೀನಲ್ಲಕ್ಷವಿಮಲಕ್ರತುವಿಧಾನವನಕ್ಷದೀಕ್ಷಿತರಣ:ವರಿದನೆಂದೆ (ಕುನ್ಮಾಸ- ಓಂ: 
0೪-೩೬)” ೧೪. ಹಠ; ಮೊಂಡಾಟ; ನನಗೆ ಆಣತಿ ನೀಡಿ ಎಂದಂದೆ 
ಬೇಡಿದೆನು ಬೇಡವೆಂದರು, ಮೋಡಿ ಬೇಡೆಂದು ಬೆ:ಡಿದರು (ಯುತೋರ- ೪). 
೧೫. (ಬಣ್ಣದ) ಛಾಯೆ, ಪ್ರಭಾವ, -ಛಾಪು : ಎಳೆಹರೆಯದ 
ಹುಡುಗಿ ಆಕೆ. ತುಸುಕೆಂಪು ಮೋಡಿಯ ಮೇಲಿದ್ದಳು. (ಸಮಃ, ೨%) ; 
ಎಳೆಬಿಸಿಲು ಶಿವಮೊಗ್ಗದ 'ಮೇಲೆ ಸುವರ್ಣಾಲಂಕಾರದ ಮೋಡಿಯನ್ನು 
ಹರಡಿತ್ತು (ಕುಶಾಗ- ೨೬೫). ೧೬. ಕುದುರೆಸವಾರಿಯಲ್ಲಿ ಒಂದು 
ಬಗೆ: ದಾಟು ದೀಟು ಹೊಳಹು ಹೊಮ್ಮಚ್ಚುವೆಡೆ ಮೋಡಿ... 
ವರತರಹಮೆಂಬ ನವ[ಕಾಕಾಂ. ನವೀನ]ಗತಿಗಳೊಳು ತನ್ನ ಮನಮೆ.ಹಯದ 
ತನುಗತಿಗಳಾದಂತೆ ವಾಹಕವಿನ್ನಾಣಂಗಳಂ ತೋಜುತ (ಪುಶ್ಯಾಸ್ರ್ರ: ೭-೩೦ ನ), 
೧೭. ವೇಗದ 'ಬರವಣಿಗೆಗಾಗಿ . ಅಕ್ಷರಗಳನ್ನು. ಮೊಟಕು ಮಾಡಿ 
ಬರೆಯುವ ಲಿಪಿವಿನ್ಯಾಸ ; ಅಕ್ಷರಗಳನ್ನು ಒಂದಕ್ಕೊಂದು ಸೇರಿಸಿ 
ಬರೆಯುವ ಬರವಣಿಗೆ: ನೋಡಿದು ತಮ್ಮ ತಂದೆಯ. ಸ್ವಹಸ್ತದ 
ಮೋಡಿಯ ಬರೆದ ಬರಹನು (ಕೇದ್ರಶಾ: 4-೩೦) - ; ಉರ್ದುಮೋಡಿ 
ಬಳಕೆಯ ಮಟ್ಟಿಗೆ ರೂಢಿಯಿಂದ. ಕಲಿತರು (ಕರಕ. ೩ಬ) ; ನಾನು ಆ 
ಪ್ರಕಾರ ಬರೆದು ಕೊಟ್ಟೆ. ಅದರ ಕೆಳಗೆ ಅವರು ಮೋಡಿಯಲ್ಲಿ ಸಹಿ ಹಾಕಿ 
೬ ಇ ಹೇಳಿದರು (ಐಕೋಂ: ೩6). ೧೮. ಹಸನು ಮಾಡಿದ ಅಡಕೆ 
ಯಲ್ಲಿ ಒಂದು ಬಗೆ ; ಬಹಳ ಎಳಕಾದ ಅಡಕಗಳನ್ನು ಸಣ್ಣಾಗಿ ಕೊರೆದು 
ಚೂರುಮಾಡಿ ಕುದಿಸುತ್ತಾರೆ. .ಆದರಲ್ಲಿ ಚತುರ್ಭಾಗ ಕೊರಪ. ಲವಂಗ 
ಚೂರು. ಮೋಡಿ. ಅಣ್ಣವಾರ, ದೇಶಾವಾರ: ಎಂದು ಬೇರೆಬೇರೆ 
ರುಶಿಗಳನ್ನು, ಮಾಡುತ್ತಾರೆ (ಕೃತ್ರ. ೦೩೨), , ೧೯. [ಸಂಗೀತ] 
ಮದ್ಮಳೆಯನ್ನು ಬಾರಿಸುವ ಒಂದು ಬಗೆಯ ವೈಖರಿ.. ಗತ್ತು ; 
ಆ ಸಮಯದೊಳ್‌ ಮದ್ದಳಿಗಂ ಮದ್ದಳೆಯಂ . . , ಲಾಗು ಮೋಡಿ 
ಚಮತ್ಕಾರ ತುಡುಕು ರಿಗ್ಭೃವಣೆ ಪಹರಣೆಗಳೇಬ ನಾನಾಶಬ್ದಂಗಳಂ 
ಬಾಸಜಿಸಿ (ಧರ. 3-೨೬ ಖಿ; ಬಾಜಸಿದನೊರ್ವನಮರ ಮದ್ದಳೆಯ 
ಲೀಲೆಯೊಳು ತುಡುಕುಪಹರಣೆ ರಿಗ್ಯ್ಯವಣೆ ಮೋಡಿಗಳನು ಮಡಿಸೆ. 


(ston. ೪) ; | 


೭೪೮೩ 


1 


45, 


ಮೋಡಿಗೊಳ್‌ 


(ಯೋನುಕೀ. ೩-೦೭)- 

ಮೋಡಿತೆಗೆ ಎ (ಮಾಟದ ಪ್ರಭಾವವನ್ನು ಕಡೆಮೆ ಮಾಡಿ) 
ಮಾಟ ಮಾಡಿ ಹೂಳಿದ ವಸ್ತುವನ್ನು ಹೊರಗೆ ತೆಗೆ ; (+), ಮೋಡಿ 
ಮಾಡು ೧. ಮಾಟ ಮಾಡು; ಇಂದ್ರಜಾಲ ಮಾಡು ; 
ಹಳ್ಳಿಗಳಲ್ಲೆಲ್ಲ ಮೋಡಿ ಮಾಡುತ್ತಾರಂತೆ. ಆದರಲ್ಲಿ ನಿಮಗೆ ವಿಶ್ವಾಸ 
ವಿದೆಯೇ ? (ನಂ. ೩); ಯಾವ ಮೋಡಿ ಮಾಡಿ ಸುಬ್ರಾಯರನ್ನು 


ಒಳಗೆ ಹಾಕಿಕೊಂಡನೋ ಏನೋ ? (೫9ಕ್ಕೆ. 000); ಹಾವಾಡಿಗ ಮೋಡಿ 
ಮಾಡ್ದಂಗೆ ಮಾಡಿಬಿಟ್ಟು ಈಗ ಹಿಂಗಂತೀಯಾ ?  (ರನುಣ: 609)- 
ಪಿ. ಮಂತ್ರವಮಬಗ್ಗೆ; ನನ್ನಾಗಿ ಮಾಡು ; ಸೆಳೆ: ಈ ಕುಣಿತಗಳಂತೂ 


ಜನತೆಗೆ ಮೋಡಿ ಮಾಡಿಯೇ ಬಡುವುವು (ಕನ್ನಣ: ಆ). ಮೋಡಿ ಹಾಕು 
೧. ಮಂತ್ರಪೂರ್ವಕವಾಗಿ ಯಾವುದಾದರೂ ವಸ್ತುವನ್ನು ನೆಲದಲ್ಲಿ 
ಹೂಳು: (೪): ೨. ಮಾಟ ಮಾಡು; ಮಂತ್ರದ ಪ್ರಭಾವಕ್ಕೆ 
ಒಳಪಡಿಸು ; ಮೋಡಿ ಹಾಕಿದಂತಾಗಿ ಅವನನ್ನೇ ದಿಟ್ಟಿಸಿ. ನೋಡು 
ವಂತಾಗುತ್ತಿತ್ತು. (ಕಂಶೂ- 00೬); ಜನರೆಲ್ಲರೂ ಮೋಡಿ ಹಾಕಿದ್ದಂತೆ 
ಎವೆಯಿಕ್ಕದೆ ಸಂಗೀತ ಕೇಳುತ್ತ ತಲ್ಲೀನರಾದರು. (ಸಂಗತ. ೬೨)- 
೩. ಮಂತ್ರಮುಗ್ಧನನ್ನಾಗಿ ಮಾಡು; ಸೆಳೆ; ಮೋಡಿ ಮಾಡು: 
ಡಾ. ನರೋತ್ತಮರು ಮೋಡಿ. ಹಾಕುವಂತಹ... ಭಾಷಣಕಾರರು 
(6464, ೩೦೭); ಎರಡು ದಿನದಲ್ಲಿ ಅಂಥೋಣಿ ಸುಬ್ಬುವಿಗೆ ನಿಜವಾಗಿಯೂ 
"ಮೋಡಿ' ಹಾಕಿದ್ದ (೪ರ. ೨೪; ನಿಮಗೆ ಮೋಡಿ ಹಾಕೋ ವಿದ್ಯ 
ಬರಬಹುದು (ರೂಶೆಕ್ಶಿ. ೯4). 
[ದೇ.॥8 ತಮಿ. ಮೋಟಿ ; 

ಹಿಂ. ಮರಾ, ಮೋಡೀ] 

ಮೋಡಿ, (ನಾ). ಒಂದು ಬಗೆಯ ಮೂಲಿಕೆ: ಹಿಪ್ಪಲೀಮೂಲ :' 
“ಮೋಡಿ __ ಶಿರ, ಹಿಪ್ಪಲೀಬೇರು” (ಗಾಗಾವು- ೪; ಗಂಟು ಭಾರಂಗಿ, 
ಹಿಪ್ಪಲಿವವೂಲ. (ಮೋಡಿ), ಚವ್ಮ. ಬೆಳ್ಳುಳ್ಳಿ. ಅಗರಧೂಮ 
ಇವುಗಳನ್ನು ನಾಲ್ಕು ನಾಲ್ಕು ತೂಕ ಚೂರ್ಣವಂ ಮಾಡಿ (ಸನ್ನ. ೬೩); 
ಕಾಡುಮೆಣಸಿನ ಬಳ್ಳಿಯ ಬೇರು ಮತ್ತು ಮೋಡಿಕಡ್ಡಿಗಳು ಗುಣದಲ್ಲಿ 
ಮೆಣಸಿನಂತೆ (64%ಂಗ. ೦೩೬-೦೬೩ ಅರ್ಕ). [ ದೇ.8 ತಮಿ. ಮೋಟಿ ] 

ಮೋಡಿ (ನಾ)- ಬುದ್ಧಿಯಿಲ್ಲದವಳು ; ದಡ್ಡಿ: ಅಕಲಂಕಕುಲದೊಳ 
ವತರಿಸಿ ನಿಯಮಾಚಾರ. ಸುಕುಮಾರಳೆಯನರಿತಳಲ್ಲದೀ ಪ್ರುಕೃತರ 
ಪಾಸಟೆಯ ಮೇಧಿ£ ಮೋಡಿ] ಯಲ್ಲ (60೧0, 3-00-6). 'ಮೋಡೆ' 
ಪರಾ. [ಮೊಡ್ಯ 4 -ಣ್ಯ) 

ಮೋಡಿಕಾರ " ಮೋಡಿಗಾರ ' ನೋ. 

ಮೋಡಿಕಾರ್ತಿ (ನಾ). ಗಾರುಡಿ ಮಾಡುವವಳು ; ಮಾಟಗಾತಿ : 
ನೀನಾರು ? ನೀನು ಮೋಡಿಕಾರ್ತಿಯೋ? (640. ೬). 

'[ಮೋಡಿಕಾರ (ಆ ಮೋಡಿಗಾರ) 4 - ತ್ಮಿ (ಆ -ಇತ್ತಿ)] 

ಮೋಡಿಗಾರ. ಮೋಡಿಕಾರ (ನಾ). (ಹಣದ ಸಂಪಾದನೆಗಾಗಿ) ಇಂದ್ರ 
ಜಾಲ ಮಾಡುವವನು; ಯಕ್ಷಿಣಿ ಮಾಡುವವನು; ಮಾಟಗಾರ ; 
ನಾಡು ಓಡುವಾಗ ಮೋಡಿಗಾರ ಬಂದ (ಣರ): ಮೋಡಿಕಾರ; ನರಿಯೇ 
ಮುತ್ಸದ್ದಿ. ಮೋಡಿಕಾರನೇ ತತ್ವಜ್ಞಾಃ ನಿ: ತೇಪೆ ಅನುಕರಣಗಳೇ ಕಲೆ ಇರುವ. 
ದೇಶಕ್ಕಾಗಿ ಕನಿಕರ ಪಡಿ (ಕ್ರಣತೋ: 00); ನಿಜವಿದ್ದುದನ್ನು ಸುಳ್ಳು, 
ಸುಳ್ಳಿದ್ದುದೆನ್ನೂ ನಿಜವೆಂಬ 'ಮಾಟ ಮಾಡಿ ತೋರಿಸುವ ಬಾಯ್ಬಡಿಕ 
ಮೋಡಿಕಾರರ ಕುಲ, ಯಾವ ಕುಲ ? (ಯುಕ್ತ. ೦೩೪). 

[ ಮೋಡ್ಕಿ 4 -ಕಾರ್ಕ (ಎ -ಕಾಲ) ] 


ಮಲ. ತುಳು, ತೆಲು. ಮೋಡಿ. / 


ಮೋಡಿಗೊಳ್‌, 


ಮೋಡಿಗೊಳು (ಕ್ರಿ). ೧. ಅಂದವಾಗು; 


ಚೆಲುವಾಗು : ಮೋಡಿಗೊಂಡಿರ್ಪ ನಾಸಂ ತೊಳಪ ಮುಖವಿಕಾಸಂ 


ಮೋಡಿಗೊಳು 


ತುಂಬಿಕಂಂ ಕೆಣ್ಣೆ ಲೇಸಂ (೫೪2: 16೭): ಮೋಡಿಗೊಳು ; ೨. ಹಠ] 
ಮಾಡು; ಮೊಂಡಾಟ ಮಾಡು: ಕೋಪವೆಸಗದೆ ಮೂಗುವದದೆ 
ಮೋಡಿಗೊಳದೆ ಲೋಗರುಚಿತಮೆನಲೊಯ್ಯನೊಯ್ಯನೆಯನುವಾಗಿ ನುಡಿವು 
ದವರೊಡನೆ (300. 9-00). [ಮೊಡ 2. ಕೊಳ್ಕ್‌] 

ಮೋಡಿಗೊಳು ` ಮೋಡಿಗೊಳ್‌ ' ನೋ. 

ಮೋಡಿಸು (ಕ್ರಿ). ಆಕರ್ಷಿಸು ; ಸೆಳೆ; ಮೋಡಿ ಮಾಡು : 
ನಿಲ್ಲದಂದೀ ಜನಮುನೆಜಗಿಸಲ್ಕೋಡಿಸಲ್‌ ಮೋಡಿಸಲ ಮಚ್ಚ! 
ಡಿಸಲ್‌ ... . ಅದೇನೊರ್ವನೆ ನೆಟವನೆ ಪೇಟಿಕಿಂದು ಲೋಕಕ್ಕೆ ಪೇ 
ಬಂದರ್‌ ಬಿಂಕದಿಂ ಸಂಕಿಸದೆ ಸಕಲವಿದ್ಧಾಧರಸ್ತ್ರೀಸಮೂಹೆಂ (ರನರ್ಷಿಮೃ- 

[ಯೋಡಿ + -- ಇಸ್ಬು) 

ಮೋಡೆ (ನಾ). ಬುದ್ಧಿ ಇಲ್ಲದವಳು ; ಮೂಢೆ : .ಆನೇಂ ಮೋಡೆಯೆ ! 
ಪೋ! ತನ್ನಾಣಿ: ಕಣ್ಣುಣಿ, ಕೇಳ್ಳಿಂ (ಕಾತತಿಕ್ಕ- ೦೦೮-೦೪): " ಮೋಡ್ಕಿ` 
ಪರಾ. [ಜೋಡ್ಕ ೬ ಎ] 

ಮೋಣ (ನಾ). ಒಣಗಿದ ಹಣ್ಣು. [ಸಂ.] 

ಮೋತಾದಾರ (ನಾ). ಕುದುರೆಗಳ ಆರೈಕೆ ಮಾಡುವವನು ; ಕುದುರೆ 
ಗಳ ಮೇಲ್ವಿಚಾರಕ ; ಕಾಸ್ತಾರ ; (9) 

[+-ಮರಾ. ಮೋತಾದ್ದಾರ್‌, ಮೋತದ್ಧಾರ್‌] 

'ಬೋತಿ ' ಮೂತಿ' ನೋ. 

ಮೋತಿಖಾನೆ ' ಮೋದೀಖಾನೆ' ನೋ. 

ಮೋತಿಬಿಂದು (ನಾ). ಕಣ್ಣಿನ ಗುಡ್ಡೆಯ ಮೇಲೆ ಬಿಳಿಯ 'ಚುಕ್ಕೆ 
ಅಥವಾ ಹೂ ಕಾಣಿಸಿಕೊಳ್ಳುವ ಒಂದು ಬಗೆಯ ಕಣ್ಣಿನ ರೋಗ : 
ದಿನಪತ್ರಿಕೆಗಳಲ್ಲಿ ಹೊರಬೀಳುವ ಗುಣಕಾರಿಗಳಲ್ಲದ “ಮೊ:ತಿಬಿಂದುನಾಶಕ” 
ತೊಟ್ಟುಗಳನ್ನು ಉಪಯೋಗಿಸಲು ತವಕ ಪಡುವುದು ಸಹಜವೇ ಸರಿ 
(೩ಿನ್ಮುದ್ಮ - 0೩೦)... [-ಮುರಾ. ಮೋತಿಬಿಂದು, ಮೋತಿಬಿಂಬ. ಮೋತ್ಯ 
ಬಿಂದು: ಮೋತ್ಯಬಿಂಬ ; .ಹಿಂ. ಮೋತಿಯಾಬಿಂದ೯] 

ಮೋತೀಖಾನೆ " ಮೋದೀಖಾನೆ ' ನೋ. 

ಮೋತೀಚೂರು (ನಾ). ೧. ದುಂಡಃ ಸಣ್ಣ ಸಣ್ಣ ಕಾಳುಗಳಿಂದ 
ಕೂಡಿದ ಬೂಂದಿಯ ಲಾಡು ; ಗುಂಜಾಲಾಡು ; ಮಾಮನ (ಪ್ರಸ್ತ, 
ಕ್ಕೇನು ಒಂದು  ಮೋತೀಚೂರು. ಇಲ್ಲು ಮಂಡಿಗಿ ಮಾಡ್ಲಿ ಬೆಡೂಣು 
(ಕಿತುಗು, ನ ಹೆಣ್ಣಿನ ಕಡೆಯವರು. ದಿಬ್ಬಣದ ಆನೆಗೆ ತುಪ್ಪ ಮೋತೀ 
ಚೂರನ್ನು ತಿನ್ನಿ ಸಬೇಕೆಂಬ ಹವಣಿಕೆಯಲ್ಲಿದ್ದರು (80ನ್ನಾ. ) ; ಉತ್ತರಾದಿ. 
ಮಠದ ಮೋತೀಚೂರಿನ ಸಮಾರಂಭಕ್ಕೆ . . . ಊಟಕ್ಕೆ ಹೋದ ಬ್ರಾಹ್ಮಣ 
ರುಂಟು (ಡುಕ್ತಕ್ತ "0... ೨- ದೋತ್ರದ ಅಲಂಕಾರಯುಕ್ತವಾದ 
ಜರಿ ಅಂಚು: (4) [4-ಹಿಂ. ಮರಾ. ಮೋತೀಚೂರ್‌] 

ಮೋತೆ (ನಾ). ೧. ಬಾಳೆಯ ಗೊನೆಯ ತುದಿಯಲ್ಲಿ ಇರುವ 
ದೊಡ್ಡ ಆಕಾರದ ಹೊವು: ಬಹುಮೂತ್ರಕ್ಕೆ ` ಪಥ್ಯಾಪಥ್ಯಂಗಳು-- 
ಹಳೆಅಕ್ಕಿಅನ್ನ: ಗೋಧಿ . . . ಬಾಳೆಯ ಷೋತೆ. ಕಾರೆಸೊಪ್ಪು (ಸನ್ನಿ. 
100) ; ಬಾಳೆಯ ಮೋತೆಯ ಗಾತ್ರದ ಕಿವಿಗಳ ಗವಿದಿಗೋ ಗುಡ್ಡೆಯ 
ಕಣ್ಣುಗಳ (ಉಗ: ೫೭), ೨. (ಕೇದಗೆ ಮುಂತಾದುವುಗಳ) ತೆನೆ; 
ಹೊಡೆ; ಗುಚ್ಛ : ಚೊಡಾಲಾ: ಚಕ್ರಲಾ. ಉಚ್ಚಟಾ-೩ ವಂದು ಗಡ್ಡೆ 
ವಳಗೆ ಅನೇಕ ಮೋತೆಗಳುಳ್ಳ ಗಂಟುಮನುಸ್ತೆಗಳು ` (ಸಿರ್ಕಾಂತಿ- ೦೪) 
ಅಗಿದು. ಪಣ್ಣ ಳನಡಸಿ ತೋರುವ ಮುಗುಳು ಮೋತೆಯ ಮುರಿದು ಕೆದರು: 
ಹಗರಣದ ಕಪಿಮ್ಮಗವ ನೋಡುವ ತರುಶಿಖಾಗ್ರದಲಿ (ಕಂಳಾ- 4-೨); 
ದಾರಿಯಲ್ಲಿ ಒಬ್ಬ ಗೌಡ ನಾಲ್ಕು ಮೋತೆ ತಾಳೇಹೂವನ್ನೂ ... . ಇಟ್ಟು 
ಕೊಂಡು ಯೂರಾದರೂ ಕೊಂಡುಕೊಳ್ಳುತ್ತಾರೆಯೇ--ಎಂದು ಕಾದು 
ಕೊಂಡಿದ್ದನು (ಇದು. 00)- [ದೇ.8 ತಮಿ. ಮೋತ್ಸೈ ] 


6-204). 


೩೦ 


30 


೭೪೮೪ 


ಮೋದಂಬೆಲು (ಕಿ) 


ಮೋದಕ, 


ಮೋದ, (ನಾ). ೧: ಸಂತೋಷ: 
ಮಾಡ: 


ಹಿಗ್ಗು ; ಆನುದ ; ಇಹಗೆ 
ದರದೊಳೆಂದೆನುತ ಮನದೊಳು ಮೊೋದವೆ [8೫. ವ] 
(ಅಪು- ೫೭-೦೭) ; ಮೋದದಿಂದ ವಿದುರನ ಮನೆಗಯ್ದಿ ಆದರದಿ 
ಕುಡಿದುಳಿದುದ ನೀ ಮೇದಿನಿಗಿಳಿಸಿದೆಲ್ಲಿ ಕಲಿತ್ಕೋ ರಂಗ (ಕೃರಂರ- 
ಮೋದದಿಂ 
ಕಣ್ಣುದನತ್ತಣ್ಣೆ (ಶ್ರೀಡಾತಾ- 0೩೯-303). ೨. ಸುಗಂಧ; ಸುವಾಸನೆ; 
" ಮೋದೋಪಚಾರ ' ಪರಾ. ೩. ಮಾವು; “ ಮೋದಾಖ್ಯಃ 
ಮಾವು" (೬45 ೦) ಬಾಳೆ ಕಾಲಾಳೆ - ಮೋದ 'ಸಕ್ಕರೆಮಾವು 
ನೈಜ್‌ಲದಣ್ಣ ಳೆ ಯಾದದರಿತ್ತೆರಾಳ್ದನಿಗೆ (ಶೋಶತ, ೦೯-೩೫). ೪. ತೆಂಗು; 
*ಮೋದ। - ತೆಂಗು” (೬40. ೧೩೦). ೫. [ಜೈನ] ಐವತ್ಮೂರು 
ಗರ್ಭಾನ್ವಯಕ್ರಿಯೆಗಳಲ್ಲಿ ಐದನೆಯದು; p " ೯ನೇ ತಿಂಗಳ 
ರ್ಭವತಿಗೆ ಪೂರ್ವವತು ಮಂಗಳಸ್ನಾನಾದಿಗಳಂ ಬೆಳಯಿಸಿ 
ಅಲಂಕಾರವು ಮಾಡಿ ಹಸೆಯ ಮೇಲೆ ಕುಳ್ಳಿರಿಸಿ ಪತಿಯ ಹಸ್ತದಿಂ 
ರಕ್ಷಾಯಂತ್ರವಂ ಕಟ್ಟಿಸುವದೇ ಮೋದವೆಂಬ ಐದನೇ ಕರ್ಮವು ” 
(ಶಯತ, ೧೯): ಆದಾನ ಪ್ರೀತಿ ಸುಪ್ರೀತಿ ಧೃತಿ ಮೋದ ... 
ಎಂಬಯ್ವತ್ತುಮೂಜು ಗರ್ಭಾದಿನಿರ್ವಾಣಪರ್ಯಂತಂಗಳವ್ಪ ಗರ್ಭಾ 
ನ್ವಯಕ್ರಿಯೆಗಳುಂ (604: ೦೫-೦೫ ೫); ಆದಾನಮಂಂ ಪ್ರೀತಿಯುಂ 
ಸುಪ್ರೀತಿಯುಂ ಧೃತಿಯುಂ  ಮೋದಮುಂ , ಎಂದಾದಾ 
ನಾದಿನಿರ್ವಣಪರ್ಯಂತಮಪ್ಪಯ್ಯ; ಸ್ರಿಮೂಜುಗರ್ಭಾನ್ವಯಕ್ರಿಯೆಯೊಳ್‌ 
(ತವುಂಘು- ೨೦೨). " ದೀಕ್ಷೆ” ಪರಾ. [ಸಂ.] 
ಮೋದ್ಯ (ನು). ಅಜವಾನ; ಅಜಮೋದ ; ಓಮು :" ಮೋದ - 
ಅಜಮೋದ 7 (೬೩0. 040); ಒಂದು ಬೆಸಣಿಗೆಯಲ್ಲಿ ಕಾದ ಹಂಚನಿರಿಸಿ 
ಅಡಕೆಯಷ್ಟು ಮೋದವನಿಕ್ಕಿ ಮೇಲೊಂದು ಲೋಟ ಮುಚ್ಚಿ 44 
ಏಲಕ್ಕಿಯ ಚೂರ್ಣವ ತಳಿದಲ್ಲಿಡಿಸುವುದು (ಊೀಮಸೂ- ೩೦). " ಮೋದೆ ' 
ಪರಾ. [ಸಂ. ಮೋದ] 
ಮೋದಂಡ (ನಾ). ೧. ಅನಿಶ್ಚಿತತೆ; ಸಂದೇಹ: (9, ೨. ಸುಮ್ಮ 
ನಿರುವುದು ; ವೌನ (?) ; ಇಕ್ತ್ವುಕುಕುಲಮೌಳಮಣಿಗೆಯ್ದ ಪ್ರಾರ್ಥ 
ನೆಗೆ ಸಾಗರನು ಕಿವಿಗೊಡದೆ ಮೋದಂಡವಾಗಿರಲು ದಾಶರಥಿ ಇವನ ಅಭಿ 
ನಯಕೆ ತಗುವಂದದಲಿ (£0೧. ೨-೬೪). [-ತುಳು. ಮೋದಂಡ] 
ಹರ್ಷವನ್ನು ಹೊಂದು; ಸೆಂತೋಷವನ್ನು 
ತಾಳು : ಶಶಿಶೇಖಿರಂ ಗುರುವಿರೂಪಾಕ್ಷಂ ಭವಾನೀಪ್ರಯಂ ಮೋದಂಬೆತ್ತಿರೆ 
ತಾಳ್ಸು ರುಜಿಪುದು ಪಂಪ್ನಕ್ಷೇತ್ರಂ (ಉಟ. as). 
[ಮೋದ್ಯ + ಪೆಜ್ಮು] 
ಮೋದಕ, (ಗು)- ೧. ಸಂತೋಷವನ್ನುಂಟುಮಾಡುವ ; ಉಲ್ಲಾಸ 
ಕರವಾದ ; ಆನಂದದಾಯಕವಾದ : ಧರಣೀಭಾರಮನಾಂ ಬಿಸುಟಸ್ಟೊ 
ಡದು ಚಿಃ ಲೋಕಕ್ಕೆ ಖಾತ್ವಾಸಮಾಕರಣಂ ಭೌತಿಕಮೋದಕವ್ಮತಿಕರಂ ತಾನೆಂ 
ಬುದಂ" ಮಾಡದೇ (ಆರತ. ೪-6೧): (ನಾ), ೨. ಒಂದು ಬಗೆಯ 
ಸಿಹಿಯಾದ ಖಾದ್ಯ ; ಕಡುಬು: ಓರೊರ್ವರೊಳ ವಿಷಯವಿಮಿಶ್ರ 
ಮೋದಕಾದಿ ಖಾದ್ಯಪ್ರದೇಶಮಂ ಮಾಡುತ್ತಮಿರ್ಪದಂ ಕಂಡು (ಶುಠಾನೇ, 
&-೦೩೯ ವು; ಮೋದಕ ನೇವೇದ್ಯವನಣಿಗೈಯೆ ನೆಪಮೇನಂ ಪೇಳಲಿ ನಾನರಿಯೆ. 
(ಗಡೇಕ- ೩-೩೩); ಮನಸ್ಸಿನಲ್ಲಿ ಮೋದಕವನ್ನು ತಿಂದರೆ ಹಸಿವೆಯು ಶಾಂತ 
ವಾಗಲಾರದು (ತುಳಸೀ. ೬4). [ಂ.] 
ಮೋದಕ್ಕ (ನಾ). ಅಜಮೋದ ; ಓಮು: . ಮೋದಕದಿಂ ಮಧು 
ಪೀಲಿಯ ಬೂದಿ ಕಣಾಚೊರ್ಜಮೆಂಬಿವಂ ತಿನೆ ರುಜೆಯ: 
೬. ೬ ಕಂಠರೋಗಮುಂ ಪ್ರಶಮಿಸುಗುಂ (ರೋಕೋಶ- 
[ಎಮೋದ್ಯ] 


ಪೋ: 
೪-೦೩೬-೯) ; ಲಕ್ಷ್ಮಣಂ ಲಜ್ಞಾವಿಷಾದಮಂ ತುಳಿದಿಕ್ಕಿ, 


ಮೋದಗೆ 


ಮೋದಗೆ (ನಾ): ಮೋದಕ ; ಕಡುಬು: ಆಕೆಗೆ ಗರ್ಭಮಾಗಿ ಮೋದಗೆ 
[೫ಣಂ. ಮೊಗೆ, ಮೊದಣಗೆ]ಯ ಮೇಗೆ ಬಯಕೆಯಾದೊಡೆ (ನತ್ಮಾರಾ- 
06-09), (ಎಸಿ. ಮೋದಕ] 

ಮೋದನ (ನಾ)- ೧. ಸಂತೋಷ ; ಹರ್ಷ: ''ಮುತ್‌, ಮುದಂ, 
ಮೋದಂ, ಮೋದನಂ, ಮುದಿತವ್ಯಂ . - . ಮೋದ್ಯಂ ಈ ೧೨ ನಲಿವು” 


(ಉತ: 5೩); ಘೋ [ಣಾ ಪೋ]ದನವಿಲ್ಲೆಂದುಜ?: ಪುಸಿಯಂಜದೆ 
ಪಣಮಂ ನೆಜ? ಕೊಳಲಜ'ಯೆಂದು ಸುತೆಗೆ ಕಲಿಸಿದಳೊರ್ವಳ" (ತ್ರಿಷ್ನಂ: 
ಆನಂದವನ್ನುಂಟು 


೨೫-೦೪). ೨. ಸಂತೋಷಗೊಳಿಸುವುದು ; 
ಮಾಡುವುದು. ೩. ಸಂತೋಷಗೊಳಿಸುವವನು ; 
ಮಾಡುವವ! ಯಾದವಯಿನ- ಯಾಶಯುಕ್ತಿದಯೂ ಧಪಮೋದನ 
» ೬ ೬ ದಯೆದೋಯಿ (ಕತಸಾಂ- ೬೭-೪೪) - [ಸಂ.7 

ಮೋದನೀಯ (ಗು). ೧. ಸಂಶೋಷಿಸಬೇಕಾದ. ೨. ಸಂತೋಷ 
ವನ್ನುಂಟುಮಾಡುವ. (ನಾ). ೩. ಮಲ್ಲಿಗೆ : '“ಮೋದನೀಯ _ 
ಮಲ್ಲಿಗೆ" (೬4ರ. ೧೬೦) - [ಸಂ.] 

ಮೋದವಿ (ನಾ). ಒಂದು ಬಗೆಯ ಸಸ್ಯ : `'ಮೋದವೀ - ಮಳಿಗೆ, 
ಸೇವಂತಿಗೆ, ಹೊನ್ನಾವರೆ"'. (೬40. 0೩೨). [21 

ಮೋದಿ (ಗು) ೧: ಸಂತೋಷಪಡಿಸುವ. ೨. ಮಿಶ್ರಮಾಡುವ- 
(ನಾ). ೩. ನಲಿವನ್ನು ನೀಡುವವನು ; ಸಂತೋಷಗೊಳಿಸುವವನು: 
ಎನ್ನ ಪಾಲಿಸಿದಂದದಿ ಸಕಲಪ್ರಾಪನ್ನರ ಸಲಹೊ ಮೋದಿ (ಜಗರಾ. ೦೬೨). 
೪. [ಸಂಗೀತ] ಒಂದು ರಾಗದ ಹೆಸರು: ಕೌಶಿಕಿ. . - ಮೋದಿ 
« « ೬ ಶಯಸೋದರಿಯೆಂಬ ಮೂವತ್ತನಾಲ್ಕು ರಾಗಂಗಳೇ' ಭಾಷಾಂಗ 


ದಿಂದ ಪುಟ್ಟಿದವು (ಏನೇಕ. ೨೩೬)- [ಸಂ. ಮೋದಿನ್‌] 
ಮೋದಿಕೆ (ನಾ). ಹೊಡೆಯುವಿಕೆ ; ತಾಡನ ಮೋದಿಕೆಗಳ*, 
ಮೋದುಗಳ್‌ (ಕಣ್ಮನ. ೩೬೯ ಪ್ರಯೋ), (ಮೋದ್ಯು 4 - ಇತಿ] 


ಮೋದಿಖಾನೆ ' ಮೋದೀಖಾನೆ ' ನೋ. 

ಮೋದಿತೆ (ಗು). ೧. ಸಂತೋಷಗೊಂಡ ; ಆನಂದಿತನಾದ : 
ಮೋದವಲರಲ" ಸೋಮವಾರಮದಾದಿಯಾದೊಂಭತ್ತುದಿವಸಂ ಮೋದಿ 
ತೋತ್ಸುಕ ಭಕ್ತಿ [೫೫6. ವೇದಿತೋತ್ಸುಖವೃತ್ತಿ]ಯಿಂ ಸಲೆ ನೋಂತು 
(4ಬ: ೨-80), (ನಾ). ೨. ಸಂತೋಷ ; ಆನಂದ. [ಸಂ.] 

ಮೋದಿನಿ (ನಾ)- ಒಂದು ಬಗೆಯ ಸಸ್ಯ ; ಆಜಮೋದ : ''ಮೋದಿನೀ 
- ಅಜಮೋದ, ಮದ್ಯ; ಉಗುನಿ: ಹಿಟ್ಟಳಿಕ''. (£40 0೩೦). 

[ಸಂ. ಭಹದಿನೀ] 

ಮೋದಿರ, ಮೋಯಿರ (ನಾ)- ಉಂಗುರ ; ದೋದಿರ ನಿನಗೆಲ್ಲಿ ಸಿಕ್ಕಿತು ? 
(108- ೨89): 'ಪೊನ್ಮೋದಿರ' ಪರಾ. ಮೋಯಿರ : 'ಮೋಯಿರ 
ಮುಹೂರ್ತ' ಪರಾ. [ದೇ.॥8 ತಮಿ. ಮೋತಿರ ; ಮಲ. ಮೋದಿರ; 
ಕೊಡ, ಮೋದ್‌ರೆ./ಸಂ. ಮುದ್ರಾ] 

ಮೋದಿಸ್ಕು (ಕ್ರಿ). ೧. ಹೊಡೆಯುವಂತೆ ಮಾಡು ; ಬಡಿಯಿಸು : 
ಒರ್ವರಿಂದಮೊರ್ವರನಆ್‌ಯಟ್ಟೆ ಮೋದಿಸುತಮಾ ತೆಅನಿಂ ನಗುತಿರ್ಪ 
ನಾವಗಂ (ರರ್ಮನ್ಕು. ೨-೪3): ೨. ಹೊಡೆ; ಕುಟ್ಟು ೭ ಪುಡಿನೆಲದಿ 
ಪೊರಳುವ ಮೋದಿಸುವ ತಲೆಗಳನು ಕಗ್ಗ ಲ್ಲುಗಳಿಗೆ ೬ ೬೬ ಭರತಭಾರ್ಯೆ 
ಯರಾ ದಿನದ ದು;ಖವನು ಪೇಳುವೆಡೆನ್ನಳವೆ (ತಿಮ್ಮನ್ಮೀ. ೩-೫೬): 

[ಮೋದ್ಯು 4 - ಇಸ್ಕು] 

ಮೋದಿಸ್ಯು (ಕ್ರಿ). ೧. ಸಂತೋಷಪಡಿಸು ; ಆನಂದಗೊಳಿಸು : 

ಆದಿಮುಖದಿಂದಲಜಸಿದು: ದ್ರವ್ಯಮಂರೂಪು ಮೋದಿಸುವ ಗಂಧರಸವಾ 


ಸ್ಪರ್ಶ ಶಬ್ದ ಲಿಂಗಾದರ ತೃಪ್ತಿಯಾಯಾಜು. ರೂಪಾದಿ ಸವ್ರವ್ಯಂಗಳು 
(ಆಕ್ಕತಿ: 6-0೬-೦೬) ; ಗುಂಡಯ್ಯನೆದೆಯೊಳಗೆ ಮೋದಿಸಲು ಕುಣಿವೆ 


೭೪೮೫ 


1s 


೩5. 


ಮೋದ್ಕು 


ಸ 


ತಲೆದೂಗಿ (ಕಣಾ: ೩೦೦), ೨. ಆನಂದವನ್ನು ಹೊಂದು : ಉಲ್ಲಾ: 
ವನ್ನು ತಳೆ : ಬಸವಂತಿಯ ಮಾತು ನಗೆಯ ಮಕರಂದವನ್ನು : ಮೂಸಿ, 
ಮೋದಿಸಿಯೇ ಬಂದಂತಿತ್ತು (ರಹ 11, ೦೬೦). [ಮೋದ 4 - ಇಸ್ಫು] 
ಮೋದೀಖಾನೆ, ಮೊದೀಖಾನೆ. ಮೋತಿಖಾನೆ, ಮೋತೀಖಾನೆ. ಮೋದಿ 
ಖಾನೆ (ನಾ)- ಸೈನಿಕರಿಗೆ ಒದಗಿಸುವ ಆಹಾರ ಸಾಮಗ್ರಿ ಮುಂತಾ 
ದುವುಗಳನ್ನು ಸಂಗ್ರಹಿಸಿಡುವ ಸ್ಮಳ,- ಉಗ್ರಾಣ; ಗೋದಾಮು; p 
ಅಠಾರಖಾನೆಗಳಲ್ಲಿ ಒಂದು : ಅಕ್ಕಿಯನ್ನು ಕೂಡಿಗೆ ಮಾಡಿಸಿ, ಕಿಗ್ಗಟ್ಟ 
ನಾಡ ಮೋದೀಖಾನೆಯಲ್ಲಿ ಜೋಪಾನದಿಂದ ಮಡಗಿಸಿ . . . ಆಕ್ಕಿ ಕೇಳಿದರೆ 
ಅಳೆದು ಕೊಡುವಂತೆ ತಾಕೀದಿ ಮಾಡಿದ್ದೇವೆ (ಇಕೇಂತ್ರ. ೬೬): ಹಜೂರು 
ಮೋದೀಖಾನೆ ಸಾವಕಾರ ಬೆಟ್ಟದ ಪುರದ. ಮೇಗಳ ಮನೆ ಲಿಂಗಣ್ಣನ ಮಗ 
(ಎಳ: ೫೪, ಶುಡಸೂ. 098-5; 1867); ಕಚೇರಿಗಳು ೧: ದಿವಾನ್‌ ಕಚೇರಿ 
» * ೬ ೧೦. ಮೋದೀಖಾನೆ, ೧೧. ಕಂದಾಚಾರ ಕಚೇರಿ (ಬಹಾರಂ. 11, ೩6) 
ಮೊದೀಖಾನೆ ; ಅರಮನೆ ಶಿರಸ್ತಿದಾರ ಹಿರಣ್ಣಯ್ಕನ ಮಗ ಮೊದೀ 
ಖಾನೆ ಶಿರಸ್ತೈದಾರ ನರಸೈಯ್ಯನು (ಎಳ. ೫1೪, ಶಂಕ. 0 


« 1866): 
ಮೋತಿಖಾನೆ : ಮೋತಿಖಾನೆ ಬಕ್ಷಿ ದೊಡಬಳಾಪುರದ ದೇಶಕುಲಕರಣಿ 
ನರಶಿಂಗರಾಯನ ಶೇವೆ (ಬಕ. ೪ (೫): ಮೈಸೂರು. ೬೫-೦; 19ನೆಯ ಕತ). 
ಮೋತೀಖಾನೆ ಇಜ್ಯಪಸ್ರಿ ಪ್ರಿಯಾದೊಡನೆ ಈ ಯುವಕರುಜನು 
'ಖಾನೆಯ ಅಕ್ಕಿ ಬೇಳೆಗಳ ಲೆಖ್ಬಾಚಾರಕ್ಕೆ ಹೊರಟನು (೪9ರ. ೬೧೧). 
ಮೋದಿಖಾನೆ : ಮೋದಿಬಾನೆ ಶಿರಸ್ತೆದುರ ಸುಬೈಯನ ಸೇವಾರ್ಥ 
(ಆಳ: 17 (೫), ಶಾಮಂಾ- 9-3; 1). ' ಆಠಾರಯಾನೆ ' ಪರಾ, 
[+-ಹಿಂ. ಮರಾ. ಮೋದೀಖಾನಾ] 
ಮೋದ್ಯು (ಕ್ರಿ). ೧. ಪೃಳಿಸು : “ಮೋ 
(ಕನಾ); ಮೋದಿದ ನೀಲಸರೋಜವನಲೆಯೀಂದುದಿರ್ಮ ಮದಂಗದೊಳ್‌ 
ತೊಡರ್ದು ತೋರ್ಪ ದಳಂಗಳೊ ವೇಟಮಾವೆದೆಂಬುದನೆನೆ ಕಾದಿ ಮೋದಿ 
ದವಿನಾಣಮದಿಲ್ಲಿ ದಲಿಲ್ಲ ನಲ್ಲಳಾ (ಅಂತ್ರ ೪-೧೦); ಲಸಿತೇಂದೀವರಲೋಲ 
ಲೋಜನೆಯನಂದಂತು ಸಭಾಮಧ್ಯದೊಳ" ಪಸುವಂ ಮೋದುವವೋಲೆ 
ಮೋದೆಯುಂ (ಕಂಕಣ ೭-೩೮); ಕೆಲಂ ತೆಗಳ್ಲೆಯ ಹೈ ಕರಂ ತೆಗಳ್ಳೆಯೆಂದೆನೆ 
ಪುತ್ರಿಯನಟ್ಟಿ ಮೋದಿದಳ್‌ (೧0೪. $-088)- ೨. ಹೊಡೆದುಕೊಳ್ಳು; 
ಬಡಿದುಕೊಳ್ಳು : ಇಟ್‌ವ ಪಿಣೆಲ್‌ ತೆರಳೊಜ್‌ವ ಕಣ್ಬನಿ ಮಾಣದೆ 
ಮೋದೆ ಶೋಕದಚ್ಚಿಅೌದವೊಲಿರ್ದ ಬಾಸುಲೌನೊಳಟ್ಟು ಕನಲ್ಲು ಬಟಲ್ಲು 
ಜೋಲ್ಡ ಮೇಯ” (ಕಾಶಣ. ೧-3); ಜನಕಜೆ ಬಸಿಜಂ ಮೋದಿ ಪುಯ್ಕಲ್ಚೆ 
ಕೇಳ್ದಾ ನುಮಕ್ಕಾನೆಯ್ದಿದೆಂ (ಕ00ನ೩. ೦೦-೩೪); ಆರ್ಕಾವರುರ್ಶರಣೆಂದಾ 
ಕಳಕಂಠನುದೆ ಬಸಿಅಂ ಬಾರೇಟಕ್ವಿನಂ ಮೋದಿದೆಳೆ (ಅಂಕಿ: ೦೦-೪೬): 
೩. ಎರಗು; ಮೇಲೆ ಬೀಳು : ಹರಿಣವೈರಿಗಳು ಮೃಗವ ಹರಿದಟ್ಟಿ 
ಪಿಡಿದಡಸಿ ಮೋದಿ ಮುಜ್‌ಯದೆ ನಿಂದು ಮಣೆವಟ್ಟ ಕಾರಣವನಜುಪ 
ಬೇಕೆಂದೆಯ್ದಿ (ಹತ. 3-೩೬); ಮೊಳಗಿ ಮೋದುವ ಸಿಡಿಲ್ಲಳಂಬಿನ ಮೊನೆ 
ಯೊಳುದಿಸಿದುದೊ (ಕುಕ್ಶಾಊೀ" ೪-೦): ೪: ಮುಟ್ಟು; ತಗಲು; 
ಸೋಕು : ಫಲವ್ರಾತದಿಂ ನೆಲನಂ ಮೋದುವ ಮಾತುಳುಂಗಮೆಸಗುಂ 
ವಿದ್ಯಾಧರೋದಾನದೊಳ್‌ (ತ್ರಿ. 0-೬೭) ; ಕದಪಂ ಮೋದುವ ಕುಂಡಲ 
ದ್ವಿತಯಮುಂಂ ಚಿಲ್ವಾಗೆ (ಇಗ, ೩-೧೬); ನೆಲನೆಂ ಸಲೆ ಮೋದುತಿರ್ಪ ಪೀವರ 
ಫಲಮಾತುಳಂಗತತಿ ಸಂತತಮೊಪ್ಪ್ಪವುದಾ ಪನುಂತದೊಳ್ಳಕುಸುರಾ. ೨.೩6); 
ಬೆನ್ನಂ ಮೋದ ಕೇಶಾಳಿ ಗಂಡಮನೋರಂತಿರೆ ಪೊಯ್ಕೆ ಕುಂಡಲಯುಗಂ 
೫. ಒದೆ; ಪಾದದಿಂದ ಪ್ರಹಾರ ಮಾಡು; 
ಪಾರ್ವನ ಕಾಲ್‌ ಮೋದೆ ನಡುತಲೆಯಲಿರ್ಪದುಮಾದುದು ನಿಮಗೆಂದು 
ನುಡಿದು ಉಯ್ದಿ ನೊಳೊದೆದಂ (ಶಾಶಶಾ- ೨-೬೨): ಅನಾಥೆಯಂ ಮೋದಿದ 
ಕಾಲ್ಗಳನಾವ ಜನ್ಮ ಜನ್ಮಂಗಳೊಳಗಾಗಿಯುಮಕ್ಕೆ ಮುಂದೆ ಕೇಳ್ತಿನ್ನದಿರೆಂ 


(ವಾ. ೬೫೬) - 


ಮೋದ್ಕು 


(ಸುಳುಮಾ, ೩-6), ೬. ಜಜ್ಜು ; ಕುಟ್ಟು; (ಮುಷ್ಟಿಯಿಂದ) ಗುದ್ದು: 
ಎಲುವ ಮುಜಾ 'ಮೂಳೆಯಂ ಮೋದು ಬಿಸಿನೆತ್ತರಂ ಕುಡಿಯೆನುತ್ತಿ 
ನಾಲ್ಕೆ ಸೆಗಳಿಂದುಲಿದೆಸುತ (ಶತಕಾ, ೬-೦೪); ಒದೆದು ಕೆಲವನು ಮುಖ್ಬಯಲಿ 
ಮೋದಿದನು ಕೆಲವನು (ಕುನ್ಮಾಕ್ರೋ. ೨-೬೦); ಅಬ್ಬರಿಸಿ ಖಳ ಮೋದಿದನು 


ಮುರಹರನ ವಕ್ಷಸ್ಥಳವ ಮುಷ್ಟಿಯಲಿ (88. ೩-6-30). ೭. ಸದೆಬಡಿ ; | 8 


ಅಜಿಗಿಜಿಯಾಗುವಂತೆ ಮಾಡು: ರಿಪರಾಯರಂ ಮೋದಿ ಮುಜ್‌ದು 
ಮೆಲಲೆಂದು ದುರ್ಗ ಬಾಯ್ಗೆಟದೆಸೆವ ದಂತವೋ ತಿಳಿಯಲರಿದೆನಲ್‌ . . . 
ರನ್ನದ ತೆನೆಯ ತೆಕ್ಕೆ ಮಿಕ್ಕೊಬ್ಬದವು ಮೇಘಮಂಡಲವ ಬಗಿದು 
(ತಕಾ- ೦-೬6); ಅಕಟ ಹಂಸೆಯ ಮಲ್‌ಯ ಮೋದುವ ಬಕನ ತೆಗೆಸೈ 
(ಕುನ್ಮಾಸೆ. ೧೪-೦೩); ಮಾಅ್‌ದ ಜಸೈಮನ್ನೆಯನ 
ಬಲವಾರಿಧಿಯನು ಮೋದಿದಾರುಭಚಿಯನೇವೇಳ್ವಿ (1058: ೩-೬೪). ೮. 
ನಾಶಮಾಡು ;. ಇಲ್ಲವಾಗಿಸು ; ಲಕ್ಷ್ಮಣನೆಕ್ಕತುಳದಲಿ ದನಾ 
ಲಯಕಾಲದಲಿ ಜಗವ ಮುಕ್ಕಿ ಮೋದುವ  ಮದನಹರನವೇ 
($400. ೨-೩-00) ; ವೇದಮಂತ್ರವ ಹೇಳಿ ಕಾದ ತುಪ್ಪದಿ ತೊಳೆಯೆ 
ಹಾದರದ ಪಾಪ ಹೋಯ್ತೆಂಬ ಹಾರುವನ ಮೋದದೆ 
(ಸರಕ್ಕ. 643); ಶ್ರೀದಿವ್ಯಾಪಾಂಗಂಗಳಿನಾ ದಿನದೊೋ ಕಲ್ತ ವೊಳಪ 
ನೊದವಿಂ ತನುನಂ ಮೋದಿ ನಿಗಮಂಗಳಂ ತಂದಾದಿಯ ವಿಹನಾಳ್ವಿನಕ್ಕೆ 
ನರಪತಿಗನಿಶಂ (880. 3-೦). ೯: ಮುಕ್ಕು ; ಕಬಳಿಸು: ವೇದಬಾಹ್ಮರ 
ಮೃತ್ಯುದೇವತೆ ಮಂಜ್‌ದು' ಮೋದದೆ ಬಿಡುವಳೇ (ಕುಪ್ಮಾಣ, ೪-೦0೦); 
ನಮ್ಮ ನಗರವನೊರೆಸಿ 
(ತೊರರಾ- ೬-6-4); ಪುತಕರನಂತಕ ಮುಜ:ದು ಮೋದುವನೇದು ವೈದಂ 
ಘೂರ್ಮಿಸುತ್ತಿಹುದು (ಕ0ಳರಾ. ೬-೧೦); ಹಣ್ಣುಗಳನ್ನು ಮೋದಿದ; 

ಚಕ್ಕುಲಿಗಳನ್ನು ಕಟಕಿಸಿದನು (63. 11, 0೬). ೧೦. ಸವಿ; 
ಆಸ್ವಾದಿಸು ; ತಿನ್ನು : ಓದದ ಬುಯಮೃತಾನ್ನವ ಮೋದಡ ಬಾಯ 


ತಾಂ ಮೇದಿನಿಯೊಳ್‌ ಬಿಲದ ಬಾಯಿ (೬4೫.೨೦). ೧೧. [೩6 


(ಆಲಂ) ಹಿಡಿದುಕೊಳ್ಳು ; ಮೆಟ್ಟಿಕೊಳ್ಳು : ಕಾದುಕೊಂಡಿರ್ದ 
ದಂದುಗ ಮದುವೆಗೈತಂದು ಮೋದಿತೇಂ ನಿನ್ನ ಬಾಳ್ವೆ ಯನನ್ನ ಮಗಳೆ. 
೧೨. [ಗಣಿತ] ಗುಣಾಕಾರ ಮಾಡು ; 
ಬೆಳಸಿಂದು ಇಂತಿ: 


(mead. ೦೭೬-೩೯೬), 
ಗುಣಿಸು ; ಬಡಿ, ಮೋದು. ಒತ್ತು ... 


ಗುಣಿಸೋದಕ್ಕೆ ಹೆಸರು. (ರಂತ. 60). [ದೇ.॥ ತಮಿ. ಮೋತು; ಮಲ. | 30 


ಮೋದು ; ತೆಲು. ಮೋಂದು] 

ಮೋದ, (ನಾ). ೧. ಏಟು ; ಹೊಡೆತ: ಓದುಗಳ್‌, ಮೋದುಗಳ್‌, 
ತಿರ್ದುಗಳ್‌ (ಕನು. 89 ಶ್ರಜೋ). "ಮೋದುವೆಜು' ಪರಾ. ೨. 
ಹೊಡೆತದಿಂದ ಉಂಟಾದ ಬಾವು ; ಪೆಟ್ಟಿನಿಂದಾದ ಬಾಸುಂಡೆ ; 


« ಮೋದುಗಟ್ಟು' ಪರಾ. ೩: ಒಂದು ಬಗೆಯ ಗುಹ್ಕರೋಗ : (೪) 116 


[ಆ ಬೋಡ್ಗು./ ತಮಿ, ಮೋತು; ತೆಲು. ಮೋಂದು: ಮೋಂದ] 
ಮೋದುಗಟ್ಟು (ಕ್ರಿ). ಪೆಟ್ಟಿನಿಂದ ಗಂಟುಕಟ್ಟು; ಹೊಡೆತದಿಂದ 
ಬಾಸುಂಡೆಯೇಳು : (8)... [ನೋದ್ಕು * ಕಟ್ಟು] 


ಮೋದುವೆಣು (ಕ್ರಿ). ಏಟು ತಿನ್ನು ; ಹೊಡೆತವನ್ನು ಪದೆ : ಏಕಾಂತ 
ಮೊಳ್‌ : ನೂಪುರರವವಿಳಸದ್ವಾಮಪಾದ ಪ್ರಹಾರಕ್ಕಿದಅಕೊ೪್‌ ಪಕ್ಕಾಗಿ! 4 


ಗೋತ್ರಸ್ಟಲನೆ ನೆಗಟಿಕಿ ಪೂಮಾಲೆಯಿಂ ಮೋದುವೆತ್ತೆಂ (ಅಂಕ. 
[ಮೋಮ್ಮ + ಫೆಜು] 
ಮೋದೆ (ನಾ). ಅಜಮೋದ ; ಅಜವಾನ ; ಓಮು: (9). 
[ಸಂ. ಮೋದಂ) 


)- 


ಮೋದೋಪಚಾರ (ನಾ)- ಬಾಣಂತಿ ಹುಗೂ ಎಳೆಯ ಮಕ್ಕಳಿಗೆ|ಟ 


ಸ್ನಾನಾನಂತರ ಸುವಾಸನಾಯುಕ್ತವಾದ ಧೂಪದಿಂದ ಮಾಡುವ 


೭೪೮೬ 


ಮೇರೆಯಿಲ್ಲದ | 19 


ವಿಧಿಯು 15 


ಮೊ:ದುವ' ಮೋಡಿ ಮೋಜಕೆಯೊಳದನಲದೆ | ೩0 


ಮೋನಾನುಷ್ಟಾನ 


ಉಪಚಾರ: ಆ ಶಿಶುವಿಗೆ ಸಾದರದಿ ಪ್ರಕಾ (ಕ್ಷಾತ್ರ ಅನಂಗೈದುವೊಲಿದು 
ಕೊಂಡೊಯ್ದು ತಜ್ಞನನಿವತ್ತಿನಲಿ ಮಲಗಿಸಿ ವುಷ್ಟ ಮೋದೋಪಚಿರವು 
ಮಾಡುತಿರಲು (ನನನೋ- ೦೦-೨೦)- [ಸಂ.] 
ಮೋನ (ನಾ). ೧. ಮಾತನಾಡದಿರುವಿಕೆ ; ವಔನ ; ಗುರುಚರಣಂ 
ಗಲ್ಲಿ ಆಗದೆ ಪರಕೆಯನಾದರದಿನಾಂತುಕೊಳ್ಳದೆ. ಮೋನಂಬೆರಸಿರ್ಪದು 
ನಿನಗುಚಿತಮೆ (ಗರಾಯು. ೩-80) ; ಸೊಬಗಿಯ ಗಾಂಪಿನಂತೆ ನುಡಿಜಾಣನ 
ಮೋನದಂತೆ (ರರ್ಶಾಕ್ಮು, 6-೯೪); ಮೋನವಿತ್ತಲು ರಭಸವತ್ತಲು ಹಾನಿಯಿ. 
ತ್ತಲು ವೃದ್ಧಿಯತ್ತಲು (ಕುಪ್ಶಾರ್ರೋ- 9-0) ; ಶಿಶಿರಕಾಲದ ಕೋಗಿಲೆಯ 
ವೊಲು ಉಸುರದತಿಮೋನದಲಿ ಜೀವಂಜಸೆಯಿರಲು (Mmm. 2೦-03). 
೨. ಮಾತನಾಡದಿರುವ ನಿಯಮ ; ವಶೌನವ್ರತ ; ಮನಸಿಜರಾ 
x 7ನಾ ಅರಸಿ ಬೇನೆಎತ್ತಿ ಮೊಘಮುಜ್ಞ ಮಿಸುವಲ್ಲಿ 
ಕೊಟ್ಟಿದು (ಎಕ. 11, ೩೫-೫, ಸು. 800), ೩. [ಕಂಮಶಾ] ವಿರಹದ 
ಹತ್ತು ಅವಸ್ಥೆಗಳಲ್ಲಿ ಎಂಟನೆಯ ; ಎಜಿಗಿ ನೋಡುವುದೊಂದಟಲಿ 
* ೬ ವಿಂಟಜಲಿ ಮೋನಂ ಬಚಿತುಸುರುವೊಂಬತ್ತಜಲಿ ಮೇಣ್‌ ಹತ್ತಅಲಿ 
ಮರಣ ಇವು ದಶಾವಸ್ಥೆಗಳೆನಲು ಹೇಳುವವು ವಿರಹಿಜನರ್ಗೆ (ಪಿಸಿ. ೩8-4೨). 
p ಕೆಲವು ಗ್ರಂಥಗಳಲ್ಲಿ ಮಾತ್ರ ದಶಾವಸ್ಥೆಗಳಲ್ಲಿ ವಫಿನದ 
ಉಲ್ಲೇಖವಿದೆ. [5 ಪ್ರಾ. ಮೋಣ. /ಸಂ. ಮಾನ] 
ಮೋನಂಗೆಡು (ಕ್ರಿ). ಮೌನವು ಭಂಗವಾಗು : ಕೇಳೆಣ್ಣ ಕಿವಿಯ ಕೊಪ್ಪಂ 
ನೀಂ ಕೊಳ್ಳೊಡೆ ನೋಯದಂತೆ ತೆಗೆಯೆಂದೊಡೆ ಮೋನಂಗೆಟ್ಟಳಿವಳಿ 
ಸೋಲ್ತವಳೆಂದೆಂ (ರರ್ಮಶ. ೯-೨0). [ಮೋನ __ ಕೆಡ್ಕು) 
ಮೋನಂಗೊಳ್‌, ಮೋನಗೊಳ್‌. ಮೋನಗೊ: (ಕ್ರಿ). ೧. ಸುಮ್ಮ 
ನಿರು; ಮೌನವಾಗಿರು ; ಭಟ್ಟಾರರುಂ ಮೋನಂಗೊಂಡು ನುಡಿಯದೆ 


ಸ ಹ 


ಕೆಮ್ಮಗಿರ್ದೊಡೆ (ನಣ್ನಣಾ. ೩೯೧೦) 7 ದಿವ್ಮನಿನಾದಮನಾಲಿಸಿಯಂ 
ಮಿಡುಕದುಸಿರದೆ ನುಡಿಯದೆ ಮೋನಂಗೊಂಡಿನಿಸಿರ್ದಧಿಪತಿಗೆ ನಿಚ್ಚಂ 


[ಮೆಚ್ಚಂ] ಪಡೆದು (೫೩88. ೦೦-೬೭) ; ಆನೇನಂ ಪೇಟಕ್ಕೊಡಂ ನೀಂ 
ಮೋನಂಗೊಂದಿರ್ದವೆ (ಶ5ತಂ- ೦೨೦-೨೨): ೨. ಮೌನವಾಗಿರುವುದನ್ನು 
ಆಚರಣೆಯಲ್ಲಿ ತರು ; ಮೌನವುತವನ್ನು ಪಾಲಿಸು; ವಶೌನಾನು 
ಷ್ಮಾನವನ್ನು ಮಾಡು : ನಿಮ್ಮಡಿ ನೀಮಾ ಚಾತುರ್ಮಾಸಮಿಲ್ಲಿರ್ಪನ್ನೆಗಂ 
ಸ್ವಾಧ್ಯಾಯಾಧ್ಯಯನಾ। ಶನಿಯಮದಿಂ ಮೋನಂಗೊಂಡಿರ್ಪುದು 
(ಸುಳುರು.. ೧೦-೩6 ನ); ನಿಶ್ಚಲಮತಿಯಿಂ ಮೋನುಗೊಂಡು ಪಂಚ 
ನಮಸ್ಕಾರಮಂ ಜಪಿಸುತ್ತುಮುಸಿರದಿರ್ಪದುಂ ಟೆ ೩-೯೪). 
ಮೋನಗೊಳ್‌ : ೧. ಚಿತ್ತದನುರಾಗವಿನ್ಲದೆ ಪೋನಂಗೊಂಡಿರುಳ ಬಳಸಿ 
ಗೊಳಗುಗಿರ್ದ ಸರಸಿರುಹದಂತೆ . . . ತಾಪವಡೆದು (ಶತಕಾ- ಶಂ. ೨೦೯). 
ಮೋನಗೊಳ್ಳು : ೧. ಜಯಂತನು ಮೋನಗೊಂಡು ಆಕೆಯ ೭ 
ಹತ್ತಿ ನಡೆದನು. (ಯಂತ: ೫೭). [ಮೋನ 4 ಕೊಳ್‌] 

ಮೋನಗೊಳ್‌ * ಮೋನೆಂಗೊಳ್‌ ' ನೋ. 

ಮೋನಗೊಳ್ಳು " ಮೋನಂಗೊಳ್‌ ' ನೋ. 

ಮೋನದಳೆ (ಕ್ರಿ). ಎ ಮೋನಂಗೊಳ್‌ ೨: ಚಳಿಗಾಳಿ ಮಳೆ ಬಿಸಿಲನ 
ಅ್‌ಯದಚಲತ್ವದಿಂ ಮೋನದಳಿದು ಅನುದಿನ ತಪಂಗೈದ ಮುನಿವರ್ಗಮೆನೆ 


(ನುರಿಮಾ, ೩-೨೦). [ಮೋನ  ತಳ್ಳೆ] 

ಮೋನಾನುಷ್ಟಾನ, ಮೋನಾನುಷ್ಕಾಣ, ಮೋನಾನುಷ್ಠಾನ (ಇ ). 
ಮೌನವಾಗಿರುವುದನ್ನು ಪಾಲಿಸುವಿಕೆ ; ಮೌನವ್ರತದ ಆಚರಣೆ : 
ಧ್ಯಾನಧಾರಣ ಮೋ: ನನ ಜಪಸಮಾಧಿಸೀಲಸಂಪನ್ನರಪ್ಪ 
ಸಾಸಿರದ ಮೂನೂರ್ವ್ಯರೆಂತೆನೆ (ಎಕ. vi, ಶಿಕಾಂ. 66-06 ; ps6): 


ಮೋನಾನುಷ್ಮಾಣ: ಧ್ಯಾನಧಾರಣ ಮೋನಾನುಷ್ಠಾಣ ಸಮಾಧಿ 
ಸಮ್ಮನ್ನರಪ್ಪ ಶಕ್ತಿಪರ್ಸೆಯ ಲೋಕಾಭರಣಪಣ್ಣಿ ತರ [ಕಾ] ಆಂ. ಕರ್ಚಿ 


(೫9೩.೫, 5-36 ; 1058): ಮೋನಾನುಷ್ಮಾನ : ಧ್ಯುನಧಾರಣ 
ಮೋನಾನುಷ್ಮುನ ಜಪಸಮಾಧಿಶೀಳಸಂಪನ್ನರ್‌ (ಸಣ. ೫%, 9-0೭ ;. 
1072) ; ಮೋನಾನುಷ್ಮಾನ ಜಪಸಮಾಧಿ ಶೀಲಗುಣ ಸಂಪನ್ಮರ್‌ (ಕೋ. 


04-9-0೦& ; 1099). [ನ ಸಂ. ಮೌನಾನುಷ್ಠಾನ] 
ಮೋನಾನುಷ್ಕಾಣ " ಮೋನಾನುಷ್ಠಾನ' ನೋ. 


ಮೋನಾನುಷ್ಠಾನ. " ಮೋನಾನುಷ್ಟಾನ ” ನೋ. 

ಮೋನಿ (ನಾ). ೧. ಮಾತನಾಡದಿರುವವನು ; ಮೌನವಾಗಿರುವವನು : 
ಆಂ ಫೇಲದಿರ್ದೊಡೆ ಮಹಾಕಷ್ಟಮಕ್ಕುಂ ಸೆಟ್ಟಿಯ ಭಕ್ತಿಯುಂ ಕಿಡುಗು 
ಮೆಂಬ ನೆವದಿಂ ಮೋನಿಯಾಗಿ (ರರ್ಮಾನ್ಮ- ೬-೩೬). ೨. ವರೌನವ್ರ ತವನ್ನು 
ಪಾಲಿಸುತ್ತಿರುವ ಮುನಿ, ತಪಸ್ವಿ: ಪೇನಿಗಳಂ ಪೊಗಬದಿರ್‌. . 
ವಸುಮತಿಯೊಳ್‌ ದಾನಿಗಳನೊನಮಿದ್ದದ ಮೋನಿಗಳಂ ಪೋಗಿ ಪೊಗಟ 
ಕೆಲ್ಲಂಗೆಣಿಕಿಯೊಳ್‌ (ಎ೪. ೪, ರೇಲೂರು. ೦೨೬-೨೪; 982); ಜಯಪಾಲ: 
ಅಸತ್ಯಸಂಗತಿಗಳಿಗೆ ಜಯಂತನು ಮೋನಿಯಾಗಿ ಅನುಮೋದಿಸಿದುದು ಉಪ 
ಕಾರವೆನಿಸಿ ಹೇಳುವುದನ್ನು ಕಡಿಮೆ ಮಾಡಿದನು (ಇಡು9ತ- ೧೦೮)- 

[ಇಪ್ರಾ. ಮೋಣಿ. / ಸಂ. ಮೌನಿನ್‌] 

ಮೋನಿಗುರವ (ನಾ). - ಮೋನಿ ೨ ; ಶ್ರೀಅಗಟ್‌ಯ ಮೋನಿಗುರವರ 
ಶಿಷ್ಯ ಕೊಟ್ಟರದ ಗುಣಸೇನಗುರವರ್ನ್ನೋನ್ನು ಮುಡಿಬ್ಬದಾರ್‌ (ಎಕ. 11, 
60; ಸು. 700) [ಆ ಮೋನಿಗೊರವ] 

ಮೋನಿಗುರವಡಿ (ನಾ). - ಮೋನಿ ೨ : ಅದೆಯಟ್‌ನಾಡ ಚಿತ್ತೂರ 
ಮೋನಿಗುರವಡಿಗಳ ಶಿಸಿಶ್ತಿಯರ್‌ ನಾಗಮತಿಗನ್ರಿಯರ್‌ . . . ಮುಡಿಪ್ಪಿ 
ದರ್‌ (ಎಳ. 11, ೨೦-೦; ಸು- 700), [ಮೋನಿ - ಗುಠವಡಿ] 

ಮೋನಿಗೊರವ (ನಾ)... ಮೋನಿ ೨: ವೈಶಾಖಮಾಸದ ಪೌರ್ಣ್ನಮಾಸೆ 
ಯನೆಟ್ಟುಣುಸೆಯ ನುಲ್ವದಿಮ್ಟರ್ಮ್ಮಹಾಜನವಂ 'ಮೋನಿಗೊರವರುಂ 

೬. ಕೊಟ್ಟರ್‌ (ಕ3- 1 ೧4-65 806) - [ಮೋನಿ - ಗೊರವ] 

ಮೋನಿಭಟಾರ (ನಾ)... ಇ. ಮೋನಿ ೨: ಇನ್ನು `ಕೆಲ್ಲಜ್ಜೆಅಕಿಯಮ್ಟಲ 
ಪ್ಪೊಗಟಿಕಿ ಮೋನಿಭಟಾರರೆನುತ್ತು ಲೋಕಮೆಲ್ಲಜ್ಜ್ಸಡೆಗೊಣ್ಣುಗೊಣ್ಣು 
ಕೊನೆದಪ್ಪುದು (ಕೆ. ೪,ರೇರೂಕು. ೦೫೬-೩೬; 9೨೭): [ಮೋನಿ _.. ಭಟಾರ] 

ಮೋಪಟ್‌ (ಕ್ರಿ). ಬಯಕೆಯನ್ನು. ಅರಿ,- ತಿಳಿ: ಪ್ರಸಾದಮಂ 
ಮುಕ್ಕುಳಿಸಿ ಕುಕ್ಷಿಯಂ . ಅಕ್ಕುಳಿಸಿ ಕಣ್ಣೇಜಾದುದೇದು ಮೋಪಜ್‌ದು 
ತೂಪಿಜುದು ತೊಡೆಗಳು ತಟ್ಟಿ (ಕ್ರ್ಮಲೋಂ. ೬-3): [ಮೋಪ್ಯ ... ಅಜ್‌] 

ಮೋಪು, (ನಾ). ೧. (ಕಟ್ಟಡಗಳ ಕಂಬ. ಬಾಗಿಲು ಮೊದಲಾದುವು 
ಗಳಿಗೆ ಬಳಸುವ) ಮರದ ದಿಮ್ಮಿ. -ರೆಎಲೆ; ಮುಂಡಿಗೆ ; ನಾಟಾ: 
ಎರಡು ತಿಂಗಳು ಪರಿಯಂತವೀ ರೀತಿಯೊಳ್ಮರ ಮೋಪುಗಳ ತರಿಸಿದನು. 
(ಗೋರ;ರೇ. 06-೬೬); ಮೋಪು-. ಅಣಿಲ್ಲೆ ಸೀಗೆ.ಎಂದು ಯಾವತ್ತು 
ಸಾಮಾನು ಸರಂಜಾಮು ಅವರ ಮೂಲಕವಾಗಿ ಸಾಗಿ ಸರಿಯಬೇ 
(ತಸ: 06); ಬೆಟ್ಟದ ತುದಿಯಿಂದ ಬುಡದ ತನಕ. ಮತ್ತಿ, ಜಂಬೆ, ನಂದಿ 
ಮೊದಲಾದ ಮೋಷಿಗೆ ಬರುವ ಮರಗಳಿವೆ . (ಕು8ಕೂ. ೦೦೫). ವಿ: 
ಒಳ್ಳೆಯ ಅಂಗಸೆ ಗೌಷ್ಟವ : ರೂಪು ತಲೆದೂಗಿಸಿತು ಸತಿಯರ” ಮೋಪು 
ಕೊಂಡಾಡಿಸಿತು. ಹುದನನೆ ಚಾಪಕಂಬೇರಿಸಿತು (ಅಂಬಿಕ: ೩೪-೭೬); ಆದರೂ 
ಕೆಂಪಿ ಒಳ್ಳೆ ಮೋಪಾದ ಹೆಂಗಸು: ಕಾವೇರಿತೀರದ ಹೆಣ್ಣು! ಗಳನ್ನು 
ನೋಡಿದ್ದವರಿಗೇ ಆ ಮೋಪು ಅನ್ನುವುದರ ಅರ್ಥವಾಗುವುದು (ಹ: ೪). 
೩. ಭಾರ ; ಹೊರೆ : (9)- ೪. ಹೊರೆಯ ಒಜ್ಮೈ,-ತೂಕ : (೪). 
೫. ಏಟಿನ ಅಥವಾ ಗಾಯದ ತೀವ್ರತೆ.- ತೀಕ್ಷ್ಣತೆ : 0. ೬. 
ಹಿಡಿತದ ಬಿಗಿ ; (8). ೭. ಅನುಕೂಲವಾದ ಅವಕಾಶ.- ಆಸ್ಪದ ; 
ಸಕಾಲ: (೪. 

[ದೇ.॥ ತುಳು. ಮೋಪ್ಯ ಮೂಪು; ತೆಲು. ಮೋಪು ಕೆ.ಜೆರಾ-.ಮೋಪ"] 


೭೪೮೭ 


15 


೩೦. 


ಮೋರಟೆ 


ಮೋಪ್ತ್ಪು ' ಮೊಗಪ್ಪು ' ನೋ: 

ಮೋಪ್ತ, (ನಾ). ೧. ಆಸೆ; ಬಯಕೆ: ಬೇಟ: ಮತ್ತೊರ್ವ ಬೇಟಕಾರ್ತಿ 
ತಾಯ ಕಣ್ಣಂ ಬಂಚಿಸಿ . ತನ್ನ ಮೋಪಿನಾ [೫೫ಂ. ಹಿಪಾ]ಕೆಯ ಮನೆಗೆ 
ಪೋಪ ಬೇಟದಾಣ್ಮನಂ ಪಿಡಿದು (ಶುಕಕಾ. ೪-65" ಪ್ರೇಮ, ಪ್ರೀತಿ” 
(ಶಂಕರ. ೦೬4). ೨- ಶ್ರದ್ಧೆ ನ ಅಸಕ್ತಿ: ಅಂತು ಮುಳಿಸಿನ ಮೋಷಿನ 
ಗಂಡಮಚ್ಚರದ ಮೆಚ್ಚು: ವಣಿಗೆಯಂಕಕಾಜರೆಕ್ಕ ತುಳಕ್ಕೆಕೈಯಿಂ. . . ಕಾದೆ 
(ಕಂಕಣ: ೦೨-೬೬ ನ); ಈ ಪರಿಯ ಗವಕದಿಂ ಕಾರ್ತವೀರ್ಯಾರ್ಜುನಂ 
ಮೋಪಿನಿಂದರ್ಚಿಸಿದ ಹಯವು ನಡೆಯಲೈ (ಏರಕು. ೯-3೬). 

[ದೇ.॥ ತಮಿ, ಮೋಪ್ಟೆ] 

ಮೋಪುಗಾರಿಕೆ (ನಾ). ಮರದ ದಿಮ್ಮಿಗಳನ್ನು ಕೊಯ್ಯುವ ಉದ್ಯ! ಮ: 
ಸ್ವೀಡನಿನ ಮಧ್ಯಭಾಗವು ತುಂಬಾ "ಇಮಿಗಳಿಂದ ತುಂಬಿದೆ. ಆದರಿಂದ 
ದೇಶವು ಮೋಪುಗಾರಿಕೆಗೆ (ಯರೀ ಹೆಸರುಗೊಂಡಿದೆ. 
(ಬ್ರ. 


Industry) 

111: ೧೬೨ಬ)- 

[ಮೋಪ್ತ್ಯ 4-- ಗಾರೆ (ಆ- ಕಾಜ) _.- ಇಕೆ] 

ಮೋಬದಲಿ ' ಮುಬಾದಲೆ' ನೋ. 

ಮೋಬೆದ (ನಾ). (ಪಾರಸಿಗಳ) ಧರ್ಮಾಧಿಕಾರಿ; ಪುರೋಹಿತ : 
ದಾದಾಭಾಯಿಯು ತನ್ನ ಆರಂಭಸಂಸ್ಕಾರವನ್ನು ಹೊಂದುವವರೆಗೆ ಅವನ 
ತಂದೆ ಬದುಕಿದ್ದಲ್ಲಿ ಮೋಬೆದನಾಗಿ ತನ್ನ ಜನದ ಮತಧರ್ಮಕಾರ್ಯಗಳಲ್ಲಿ 
ತೊಡಗುವಂತೆ ಅವನನ್ನು ಪ್ರಾಯಶಃ ಒತ್ತಾಯಪಡಸುತ್ತಿದ್ದನು 
(ಉರಾನ- ೩)- [೩ ಪಾರ. ಮೂಬಿದ್‌, ಮೂಬದ್‌, ಮೂಬಿಜ್‌, 
ಮೂಬಜ್‌, ವೌೌಬದ". ಮೌಬಜ್‌] 

ಮೋಯಿರ " ಮೋದಿರ ' ನೋ. 

ಮೋಯಿರಮುಹೂರ್ತ (ನಾ). ಮದುವೆಯ ನಿಶ್ಚಿತಾರ್ಥದ ಸಂಕೇತ 
ವಾಗಿ ವರನು ವಧುವಿಗೆ ಉಂಗುರವನ್ನು ತೊಡಿಸುವ ಮುಹೂರ್ತ : 
ಅವರು ಮಾತಾಡಿ ಮೋಯಿರಮುಹೂರ್ತದ ದಿನವನ್ನು ನಿಶ್ಚಯಿಸಿಕೊಂಡು 
ಬಂದರು (8ರ: 31: 0083)- * ಉಂಗುರವುಡಿಕೆ ' ಪರಾ' 

[ಮೋಯಿರ (« ಮೋದಿರ) 4. ಮುಹೂರ್ತ] 

ಮೋರ್‌ " ಮೊಸರ್‌ ' ನೋ. 

ಮೋರ (ನಾ). ನವಿಲು; ಮಯೂರ : “ ಮೋರವೆಂದುಂ ಸೋಗೆಯೆಂದುಂ 
ನವಿಲ್‌ "(1139 30-68); ಮದನನ ಮುಂಗಡೆ ಮೋರ ಹೆಗ್ಗಾಳೆ 
ಸಾಜ್‌ದುದು (ಕೋಶತ್‌ ೬-೦೩); ವರಬರ್ಹಂಗಳಿನೊಲ್ಲು ಬೀಸುವುದು 
ಮೋರಂ ಹೋದುಸಪ್ರಾರ್ಚಿಯಂಂ (ತಂಶ್ರಶ್ಕು- ೧-0೭); ಉಜ್ವಳತರದ 
ನೃತ್ಯ ಮಾಡುತ್ತಿದ್ದುದೊಂದು ಮೋರಂ ಸಂತಸಂದಾಳುತೆ [CR 0೬-೨೬). 

[< ಸಂ. ಮಯೂರ./ಪ್ರಾ. ಮೋರ್‌,/ಹಿಂ. ಮರಾ. ಮೋರ್‌] 

ಮೋರಚೂತ (ನಾ). ಒಂಡು ಬಗೆಯ ಖನಿಜಲವಣ; ಮೈಲುತುತ್ತ : 

“ ಮಯೂರಕ - ಮೋರಚೂತ " (ಗೂಗಾನು- ೨೫೦). 
[+ ಮರಾ. ಮೋರಚೊತ್‌, ಮೋರಚೂದ್‌] 

ಮೋರಟ (ನಾ). ೧. ಕಬ್ಬಿನ ಬೇರು; * ಮೋರಟಂ; ಐಕ್ಷವಮೂಲಂ- 
ಕಬ್ಬಿನ ಬೇರುಗಳಿಗೆ ಪೆಸರು” ' (ಸಿರ್ಯಾಂತಿ: ೩೦೭), ೨. ಒಂದು ಬಗೆಯ 
ಮರ: ಪೆಗ್ಗೋಳಿಯಾಲವು. ಬೆಳಲು ಮೋರಟ. . . ಹಾದರಿಯ ಮರ. 
ಮೊದಲಾದವುರ್ವಿಹವು (ಹಳ್ಳ: 8-೩). ೩. ಒಂದು ಬಗೆಯ ಸಸ್ಯ; 
ಕುರಟಗೆ : “ ಮೋರಟ-ಕುರುಟಿಗೆ, ಸಿಗುಡಿತೆ” (೬40. 0೩೦): ೪- 
ಅಂಕೋಲೆಯ ಹೂವು. ೫. ಕರು ಹಾಕಿದ ಏಳುದಿನಗಳ ನಂತರದ 
ಹೆಸುವಿನ ಹಾಲು, [ಸಂ.] 

ಮೋರಟೆ (ನಾ)- ೧. ಇ ಮೋರಟ ೧: “ ಮೋರಟಾ. ಕಬ್ಬಿನ ಬೇರು” 
(೬೩೦- 0೩೦)- ೨. ಒಂದು ಬಗೆಯ ಸಸ್ಯ: ಕುರಟಗೆ : “ ಮೂರ್ವಾ, 


ಮೋರಟೆಕ್ಕೆಯ 


ದೇವೀ; ಮಧುರಸಾ, ಮೋರಟು. . . 
ಹೆಸಕುಗಳು” (ಸರ್ಕಾ. ೦೩೦)- [ಸಂ. ಮೋರಟ ] 
ಮೋರಟೆಕ್ಕೆಯ (ನ್ಯ). ನವಿಲಿನ ಗುರುತು ಇರುವ ಬಾವುಟ] 
ಮಯೂರಧ್ವಜ : ಮುಟ್‌ದುದು ಬಾಣನ ಮೋರಟಿಕ್ಕೆಯ ಮತ್ತೆ 
'ಮುಲ್‌ದುವು ಹಲವು ಹರಗಳು (ಕತತ: ೩೬-2೬). 
[ಮೋರ _ ಟೆಕ್ಕೆಯ (ಇ ಟಕ್ಕಿಯ) ] 
ಮೋರಿ "ವಕೌರಿ' ನೋ: 
ಮೋರಿ, ಮೊಹರ್ಮಿ (ನಾ)- ೧: (ಸಾಮಾನ್ಯವಾಗಿ ಕೊಳಕು ಅಥವಾ 
ಮೈಲಿಗೆ) ನೀರು ಹರಿಯಲು ಮಾಡಿರುವ ಸಣ್ಣ ಕಾಲುವೆ; ಚರಂಡಿ; 
ಗಟಾರ : ನರನರದ ಮೋರಿಯಲಿ ಇಲಿ ಹೆಗ್ಗಣದ ಮೇಳ 
(ತಂಕೆರು. ೫-೦೨); ಎಡಬಲದ ಮೋರಿಗಳಲ್ಲಿ ಮಳೆಯ ನೀರು ಹರಿ 
ಯುತ್ತಿತ್ತಿ (ಕಕತ. ೪-0೭): ನಿಮ್ಮ ನಾಲಿಗೆಗೆ ಗುರುತು ಸಿಕ್ಕರ ತಿನ್ನರಿ. 
ಇಲ್ಲಾದಿರ ಬಚ್ಚಲ ಮೋರಿ ಎತೆಲ್ಲು | (ಶಾಬಂ- ೫೪): ೨. ರಸ್ತೆಯ ಕಳಗೆ, 
ರಸ್ತೆಗಡ್ಡವಾಗಿ. ನೀರನ್ನು ಸಾಗಿಸುವ ' ಕಾಲುವೆ : ಒಂದೆ ಕಮಾನಿನ 
ಚಿಕ್ಕ ಸೇತುವೆಗೇಗೆ “ಮೋರಿ” (0೬07೫೬) ಎನ್ನುವ ರೂಢಿಯಿದೆ 
(ಶಾಶ್ರ. 1, ೨60). ಮೊಹರ್ಮಿ: ೧. ನಾಲಾಗಳ ಬಚ್ಚಲು ಮೊಹರಿ 
ಹಳ್ಳಕಟ್ಟೆಗಳು ಮುಂತಾದವುಗಳ ಸ್ವಾಧೀನಗುರರು (Quy: 00೬); 
ಊರಿಗೆ ಅಗತ್ಯವಾದ ರಸ್ತೆ, ಚರಂಡಿ: ಕಲ್‌ವರ್ಟುಗಳು. ಮೊಹರಿ. ಭಾವಿ 
ಮುಂತಾದ ಕಾಂಗಾರಿಗಳಿಗೆ ಸರ್ಕಾರ... ವೆಚ್ಚವನ: ಪಹಿಸಿಕೊಳ್ಳುತ್ತೆ 
(6ಮ್ಮ್ಕೂ: ೪) : ನನ್ನೂರಿಗೆ ಈಗ ಜನಕನ. ಚರಂಡಿ ಮೊಹರಿಗಳ ರಸ್ತ 
ಆಗಿದೆ (ನನ್ನೂರು. ೩೦೩). 2೨. ದಾರಿಯಲ್ಲಿದ್ದ ಒಂದು ಮೊಹರಿಯ 
ಮೇಲೆ ಕೂತುಕೊಂಡು ಅಳುತಿ ತ್ತಿದ್ದನು (85. ೨೦೨)- 
[+ ಹಿಂ. ಮೋರೀ; ಮರಾ. 'ಭೋರೀ. ಮೋಹರೀ] 
ಮೋರಿಯ " ಮೋರ್ಯ' ನೋ. 
ಮೋರು (ಕ್ರಿ): ಹೀರು; ಸುರಿದುಕೊಳ್ಳು : ರಾಮಪ್ಪ. . . ಕಳ್ಳು 
ಮೋರುವುದಕ್ಕೆ ಆರಂಭಿಸಿ ಅದರಲ್ಲೆ ಸುಖದ ಪರಾಕುಷ್ಠೆಯನ್ನು ಕುಣ 
ತೊಡಗಿದ (೬ಣ- 008) - 1?) 
ಮೋರುಂಡಿ (ನಾ). (ಮೊಸರನ್ನುಪಯೋಗಿಸಿ ತಯಾರಿಸ. ನವ) ಒಂದು 
ಬಗೆಯ ಉಂಡೆ,- ಭಕ್ಷ್ಯ: ನಜುಗಂಪೊಪ್ಪವ ಮೋರುಂಡೆ ಮ: 
ಕೊಪ್ಬಿಸಿದುವು ಮಧುರರಸದ್ದೆ ಸುಧೆಯಂ ಬುಧರೊಳ೯ (ನಳತಂ: ಕ) ;. 
ಪೂರಿಗೆ ಮಂಡಿಗೆ. . .ಮೋರುಂಡೆಗಳೆಂಬಿವನಾ ನಾರೀತತಿ ಮುನಿಜನಕ್ಕೆ ಬಡಿ 
ಸಿದುದಾಗಳ್‌ [OTS 90-49); ಬಿಳಿಯ ಬೆಲ್ಲವು ಮೋರುಂಡೆ ಎಳ್ಳು ಸಂಡೆಯು 
(ಕಾಕಕ ೩೬-೦೩) ; ಮೂಜು ಮೋರುಂಡೆಯಿಂ ಚರುವನಿಡುವುದು 
(ನೋಂದಿಕ. ೨೬-೦೦). 
[ ಮೋರ್‌ (« ಮೊಸರ?) ಉಂಡೆ./ತೆಲು. ಮೋರುಂಡ. 
ಮೋರಂಡ ೩ ಕರಿದ ಕಡುಬು. ಕರಿಗಡುಬು ] 
ಮೋರೆ ` ಮೋಜ್‌ಕ ' ನೋ. 
ಮೋರ್ಚಂಗ್‌, ಮೋರ್ಸಿಂಗ್‌ (ನಾ). (ತಾಳವನ್ನು ಸೂಚಿಸುವ) ಒಂದು 
ಬಗೆಯ ಲೋಹದ ಮುಖವಾದ :  ಚಂದದಿಂ ಮುಖವೀಣೆ 
ಮೋರ್ಚಂಗ್‌ ಪಿಟೀಲುಗಳ ಪಂದೆ ನುಡಿ 'ಿಮ್ಮೇಳದವರೊಡನೆಯೊಲ್ಲಿನಿಂ 
ನಿಂದು ಕುಣಿಯುತ್ತಿರುವ ಮುರಕಾಂತವೃಂದಮಂ ನೋಡು ರಮಣಿ ನ 


ಪೀಲುಪರ್ಣಿ-೧೦ ಹೆಗ್ಗು ರುಟಿಕೆಯ 


/ಪ್ರಾ. 


(684೯೬: 34-80); ಚೆಂದದಿಂ ವೀಣೆ ಮೋರ್ಚಂಗ್ಲಿಟೀಲುಗಳ 
(ಕರ್ತನ, ೩-50): ' ಮೋರ್ಸಿಂಗ್‌ : ಅಲಗನುಳ್ಳ ಕಂಚನ ವಾದ್ಯ 
ವೊಂದು. ಬುಯಗ್ಲಿಟ್ಟು, ಅಲಗಿನ ತಾಡನದಿಂದ ಲಯವಾದ್ಯವಾಗಿ. 


ಉಪಯೋಗದಲ್ಲಿದೆ. ಇದಕ್ಕೆ 
(ತಂಗೀತೂ, ೦೨೨). 


* ಮೋರ್ಸಿಂಗ್‌ * ಎಂದು ಹೆಸರು [45 


೭೪೮೮ 


ಮೋಲು 


[ + ಹಿಂ. ಮೋರ್‌ಚುಗ್‌, ಮುರ್‌ಚೆಂಗ್‌; ಮರಾ. ಮೋರ್‌ಚಂಗ್‌, 
ಮೋರ್‌ಶಿಂಗ್‌ ] 

ಮೋರ್ಚಾಲ್‌ (ನಾ): (ದೇವರು. ದೊರೆಗಳು ಮತ್ತು ಪೂಜ್ಯರಾದ 

ವರ. ಬಳಿ ಗೌರವದ ಚಿಹ್ನೆ ್ನ್ನೆಯಾಗಿ ಹಿಡಿಯಲಾಗುವ) ನವಿಲುಗರಿ 


ಗಳಿಂದ ಮಾಡಿದ ಚಾಮರ: ರಥೋತ್ಸವ ಮುಂತಾದ 
ಉತ್ಸವಗಳಿಗೆ ಕಲಾಬತ್ತು ಪಲ್ಲಕ್ಕಿ, ಛತ್ರಿ, ಚೌರಿ, ಸೂರಿವಾಳಿ, 
ಮೋರ್ಚಾಲ್‌ . ಚಂದ್ರಮಂಡಲ ಮುಂತಾದ ನಾನಾವಿಧಗಳಾದ 


ವಾಹನಗಳನ್ನು ಒಪ್ಪಿಸಿದರು (ಕುಹೂ. 27, 0೨೪) ; 
ನವಪತ್‌, ಮೋರ್ಚಾಲ್‌: ಸೂರ್ಯಪಾನ, 
ದೀವಟಿಗೆ, ಧವಳಶುಖ (ಗುಣದ. ೦೦). 
[ *“ ಹಿಂ. ಮೋರ್‌ಧಲ್‌; ಮರಾ. ಮೋರ್‌ಚಲ್‌, ಮೋರ್‌ಚೀಲ" ] 
ಮೋರ್ಚೆ, ಮೊಹರ್ಚು, ಮೊಹರ್ಚೆ (ನಾ): ೧. ಕೋಟೆಯ 
ಬತೇರಿಯ ಮೇಲೆ ತುಪಾಕಿಯನ್ನು ಇರಿಸುವ ಜಗಲಿ: ಇಂಗ್ರೇಜ 
ಬಹಾದ್ದರವರ ಫೌಜಿನವರು ಮುಂಜಾಗಿ ಬತ್ತೇರಿಗಳ ಮೋರ್ಚೆ ಮೇಲಿ. 
ಯೇರಿಸಿ ಇದ್ದ ಪಿರಂಗಿಗಳನ್ನು ಇಳಿಸಿದರು. (ಕೇಂದ್ರ: ೪). ವ. ಲಗ್ಗೆ; 
ಧಾಳಿ; ಮುತ್ತಿಗೆ: ಅತ್ತಲಾಗಿ ಟೀಪುಸುಲ್ಪಾನರು ಮಹಾಕೋಪ 
ದಿಂದ ತಮ್ಮ ಯಾವತ್ತು ಫೌಜು ತೆಗೆದುಕೊಂಡು ಹೋಗಿ, ಬೆಟ್ಟಕೋಟೆಗೆ 
ಮೋರ್ಚೆಗಳ ಹಾಕಿ, ಲಡಾಯಿ ಮಾಡಿ, , , ಪಟ್ಟ ಸ್ಪಿಣದ ಕಡೆ ಹೊರಟರು 
(ಉತ್ರ) ; ₹ರ್ಡಾಡ ಕಚೇರಿಯ "ಮೇರೆ ನಮ್ಮ ಮೊದಲನೆಯ 
* ಮೋರ್ಟಿ ' ಹೋಯಿತು (ಕ್ರತಿ. ೬). ಮೊಹರ್ಚು : ೩, ಸೈನಿಕರು 
ನಿಲ್ಲುವ ಕೋಟೆಯ ಆಯಕಟ್ಟಿನ ಸ್ಥಳ : ನೂರಾರು ಜನ ಹೊರ 
ಹೊರಟು ಮೊಹರ್ಚು ಮ್ಯಾಲೆ, ಬಿದ್ದು ಜನರ ಗಾಶಿಮಾಡುವುದನ್ನು 
ಶಾಬಾಸ್ಸುಬರು ಕಂಡು (ಕೈರಠ. ೨ಬಿ. ಮೊಹರ್ಟಿ ; ೧. ಅಗಸನ ಕಲ್ಲು 
ದಿಣ್ಣೆ. - ರಂಗಯ್ಯನ. ಬಾಗಿಲು ಎದುದ್ಧಿಗೆ, ಬುದ್ಧಿವಂತನ ಮರಡ 
ಬಳಿದುಲ್ಲಿ ಈ ಕಡೆಗಳಲ್ಲಿ ಮೊಹರ್ಚೆ ಕಟ್ಟಿಸಿ 4ರುಗಿಗಳನ್ನು ಹೂಡಿಸ 
ತಕ್ಕದ್ದು (ತತ್ರ ೪೨). 
[.-ಹಿಂ. ಮೋರ್ಚಾ ; ಮರಾ. ಮೋರ್ಚಾ, ಮೋರಚಾ, 
ಮೋರ್ಚಾಲ್‌ ; ಪಾರ, ಮೋರ್ಟಾಲ್‌'] 


ರಾಜಬಿರುದುಗಳು 
ಮಃರತೋರಣ, ಹಗಲು 


ಮೋರಚಾಲ”, 


ಮೋರ್ಚೆಕಟ್ಟು (೬): ಮುತ್ತಿಗೆ ಹಾಕು; ದಾಳಿಮಾಡು ; ಲಗ್ಗೆ 
ಹಾಕು: ಬಹದ್ಧರ್‌ಹೈದರಲ್ಲೀಖಾನನು ಸತ್ಯಮಂಗಲದ ಕೋಟಿ 
ಮೋರ್ಚೆಕಟ್ಟೆ' ತೋಪುಗಳನ್ನು ಹೊಡೆಸಿ . , , ಶ್ರೀರಂಗಪಟ್ಟಣಕ್ಕೆ 
ಬಂದು ಸೇರಿದನು (ಪಕ. 1, 0೪೫). 

[ ಮೋರ್ಚೆ __ ಕಟ್ಟು ] 
ಮೋರ್ತಬ್ಬ (ನಾ)- ಮುದ್ರೆ ; ಠಸ್ಲೆ ; " ಶಿಕ್ಕಾ ಹ ಮೋರ್ತಬ್ಬ * ಪರಾ. 
[ + ಮರಾ, ಮೋರ್ತಬ್‌. ಮೋರತಬಃ ] 
ಮೋರ್ಯ, ಮೋರಿಯ (ನಾ). ಒಂದು ವಂಶದ ಹೆಸರು : ಅಲ್ಲಿಂದಂ 


ತೆಂಕಲು ಮೋರ್ಯ್ಯರ್‌ ಮಾಳಸಮೂಹಂ ಅಲ್ಲಿಂದ ತೆಂಕಲು ಬೆದಿರೂರ(ರ) 

; 34): ಮೋರಿಯ : ಸರವಯ 
ಕೆಯ್ಸಿ ಪಣವಾಜು ಮೋರಿಯರ ಕೆಯ್ದ ಪಣಂ ಮೂರು ಕೆಣಿಯೆತ್ತಿಂಗೆ 
ಗರುಡನ ಕಂಭದಿಂ ಮೂಡಲ್‌ ಮನೆವೊನ್ನು (aa. ೪117, ೦೦೦೨೪; 
3125): [< ಪ್ರಾ. ಮೋರಿಯ ಎ ಒಂದು ಕ್ಷತ್ರಿಯ ವಂಶ. /ಸಂ. 
ಮೋರೀ. ಒಂದು ವಂಶದ ಹೆಸರು./ತಮಿ. ಮೋರಿಯ ಮಾರ್ಯ] 

ಮೋರ್ಸಿಂಗ್‌ " ಮೋರ್ಚಂಗ್‌ ' ನೋ. 

ಮೋಲು (ನಾ). ಬೆಲೆ; ಕಿಮ್ಮತ್ತು ; ವರಾಲ್ಕ ; ನು ನಿಮ್ಮ 
ಮೋಲು--ಲೋಕದಾಗ ನಾವು ' ಹುರತೇವದೆ ಹ್ಯಾಂಗೆ? 

[.- ಮರಾ. ಓಂ. ಮೋಲ್‌. /ಸಂ. ಮಾಲ್ಯ ] 


ತೊಟ್‌ (ಮೈಂ. ೦೪೫, ೧೦೫-೪೦ ; 


(ಕೃತ್ಣಾಳು. ೪0-00) 


ಮೋವೆ ೭೪೮೯ ಮೋಹ, 


ಮೋವೆ (ನಾ). ಅಗ್ರಭಾಗ ; ಮುಂಭಾಗ : ಅರಸ ಕೇಳಾಕ್ಷಣಕೆ ಸುಳಿದಳು _[ ಮೋಸ 4 - ಗಾರ (ಆ -ಕಾಜ)] 
ಸರಸಿರುಹಮುಖಿಯೊಬ್ಬಳಾ ಮೋಹರದ ಮೋವೆಯ ಮುಂದೆ ಮುಜುದ ಮೋಸಗಾರಿಕೆ (ನಾ). ವಂಚನೆ ; ಕಪಟ ; ಠಕ್ಕು: ಇವರ ಮೋಸ 
ಮಿಂಚಿನಂದದಲಿ (891ಗ.6-6-00)- [+ ತೆಲು, ಮೋವಿ] ಗಾರಿಕೆ ನಮ್ಮ ಬಳಿ ನಡೆಯುವಂತಿಲ್ಲ (ಕೃನರು- ೨೪) : ಈ ಪ್ರಕರಣದಲ್ಲಿ 
ಮೋಷ (ನಾ). ೧..ಕಳ್ಳೈತನ ; ಕಳವು. ೨. ಕೊಳ್ಳಿ; ಸುಲಿಗೆ ; ಲೂಟಿ ; ಮೋಸಗಾರಿಕೆಯು ತುಂಬಿ ತುಳುಕುವಂತೆ ತೋರುವುದು (ಸ್ಕೂಂಮ- 0೭9)- 
ಅಸತ್ಯಮೋಹಷವಾಗ್ಯೋಗರಾಶಿಸಾಧಿಕಂ  ದ್ವೀಂದ್ರಿಯಪರ್ಯಾಪ್ತಕಂಗಳ | $ [ಮೋಸಗಾರ 4 - ಇಕಿ] 
ಅಸಂಖ್ಯಾತಭಾಗಂ (ತತ್ತೃಶ್ರ, ೨೩)- . [ಸಂ.] ಮೋಸಗಾರ್ತಿ (ನಾ). ಎ ಮೋಸಗಾತಿ: (೪. 


ಮೋಷಕ (ನಾ). ಕಳ್ಳ : “ ಚೋರ್ಯ, ಐಕಾಗಾರಿಕಃ, ಸ್ತೇನಃ, ದಸ [ ಮೋಸಗಾರ 4 - ತ್ಮಿ (<-ಇತಿ)) 
ತಸ್ಮರಃ: ಮೋಷಕಃ . - . ಮಲಿಮ್ಲುಚಃ - ೧೦ ಕಳ್ಳನ ಪೆಸರುಗಳು”| |ಮೋಸಗೊಳಿಸು (ಕ್ರಿ), ವಂಚನೆ ಮಾಡು ; ಠಕ್ಕಿಸು: ಧೂರ್ತರು 
(4008: ೩೦೪): [ಸಂ.7 ತರತರದ ಹಂಚಿಕೆಗಳಿಂದ ಜನರನ್ನು ಮೋಸಗೊಳಿಸಲಿಕ್ಕೆ ಹವಣಿಸುತ್ತಾರೆ 
ಮೋಷ್ಟಿಕ (ನಾ). ದಾನವಾಗಿ ಪಡೆದ ಮುಷ್ಟಿಧಾನ್ಮದಿಂದ ಜೀವನ|36| (ಮಂ. ೪-೦); ಜನ ನಮ್ಮನ್ನು ಮೋಸಗೊಳಿಸಲು ಬಂದರೆ ನಾವು ಸತ್ಯ 
ನಡೆಸುವವನು (?) ; ತಿರುನಾರಾಯಣಪುರಮ: ವನ್ನೇ ನುಡಿಯುತ್ತ, ಸದ (ರರ್ತುಸಾ- ೦೪೮). [ಮೋಸಗೊಳು -/.. ಇಸ್ಮು] 
ಚಾರ್ಯ್ಯರೂ ಸಕಳಸದುಯಿಗಳೂ ಸಕಳಸಾತ್ವಿಕರೂ ಮೊ. ಮೋಸಗೊಳು, ಮೋಸಗೊಳ್ಳು (ಕ). ವಂಚನೆಗೆ ಒಳಗಾಗು; ಕಪಟಿಕೆ 
ಹದಿನೆಣ್ಪುನಾಡ ಶ್ರೀವೈಷ್ಣವರ ಕೈಯ್ಯಲು ಮಹಾರ: ಗುರಿಯಾಗು ;  " ಮೋಸಗೊಳಿಸು ' ಪರಾ. ಮೋಸಗೊಳ್ಳು ; 
ಕೈವಿಡಿದು ಕೊಟ್ಟು (ಎಕ. ೫, ೩೪೪-0೨ 1?) ಬಹಳ ಸ್ನೇಹವಿರುವ ವ್ಯಕ್ತಿಯಿಂದಲೇ ಅವರು ಮೋಸಗೊಂಡರು. (ಕೊ 
ಮೋಸ (ನಾ): ೧. ಕಪಟ ; ವಂಚನೆ ; ದುಷ್ಟ ಮೋಸದೊಳಿಅದನೆಂಬರು [ ಮೋಸ _- ಕೊಳು (ಇ ಕೊಳ್ಳ) ] 
(ಕೌ30- ೧೯೩೪) ; ಮಲುಗಿದನು ಮನದೊಳಗೆ ಮೋಸದ ಮಲಕಿಯ| |ಮೋಸಗೊಳ್ಳು * ಮೋಸಗೊಳು ' ನೋ. 
ರಸ್ಕಸಗದನಕೆ (ಕೂರಣ- ೬-೬೬-9) 5 ಇಂತಾ ದೋಸ ಬಲ್ಲಿ ಕಲಿತಿರಿ?) |ಮೋಸನಿಗೆ (ನಾ). ಜಾರೆ; ವೇಶ್ಯೆ ; ಸೂಳೆ (?) : .ಮೋಸನಿಗೆಯ 
(ಉಡುಳ- ೩೨)- ೨. ಅಪಾಯ; ಆಪತ್ತು ; ಗಂಡಾಂತರ : ದೇಶಾಧಿಪ ರೊಳ್ಳಿರಿದಪ್ಪರ್ಧವ್ಯಯಮಿಲ್ಲದೆ ತನ್ನಿಚ್ಛೆ ಸಲ್ವುದೆಂಬುದು ತಾತ್ಸರ್ಯಂ 
ರಾಯಂಗೆ ಖಳರಿಂದ ಮೋಸವ ಬರಗುಡನೆಂದು ಶೇಷ ಮಂಡಳಿಸಿ (ಶೀತಿವಾ- ೨೬-೪೦): (2) 
ಪಂದದಿ ವಜ್ರದಾಳ್ವೇರಿ ಲೇಸಾದುದು (ಕೋತತ- ೩-9); ಇವರೇತಲ್ಲು |30| ಮೋಸಮ್‌ " ಮೋಸಮು ' ನೋ. 
ಮಹೀಶೂರದರದಟದು ಬೇಅ್‌ ಮಾಲ್‌ ಪೋಪುದು ಮೋಸಂ (390. ಮೋಸಮು, ಮೋಸಮ್‌, ಮೋಸಮ್ಮು, ಮೋಸುಂ (ನಾ). ೧. 


೨:೦೦೦) ; ಅವರ ಮಂತ್ರಬಲ ಸಾಲದಿದ್ದರೆ ಮಂತ್ರವಾಡಿಗೆ ಮೋಸ (44. ಅನುಕೂಲವಾದ ಕಾಲ ; ಸಕಾಲ: “ಮೋಸೆಮು -ಯೋಗ್ಯಸಮಯ 
೬): ೩. ತಪ್ಪು ; ಅಪರಾಧ: (೪). ೪. ನಷ್ಟ; A (ಕಾನಕೋ- ೩): ಮೋಸಮ್‌ ; ೨. ಯತು ; ಕಾಲ: ಏನು ಮನೆ 
ಮೋಸ ಮಾಡು. ವಂಚಿಸು ; ಮೋಸಗೊಳಿಸು : ನನಗೆ ಅವರು ತುಂಬ ಮಾಡಿಟ್ಟಿರುವ ಧನಕನಕವೋ? ಬರಲು'ಪ್ರತಿ 'ಮೇ'ದ ಮೋಸವಾ? 
ಮೋಸಮಾಡಬಹುದು (6ಶಕಾ- 68) ; ಇವರು. ಮೂವ್ವರೂ ಸೇರಿ] 25| (ಶಂತನು. ೬೪-೦೦)- ಮೋಸಮ್ಮು ; ೧. ಆಟದ ಮೋಸಮ್ಮ ಇಲ್ಲದಾಗ 
ನಿನಗೆ ಮೋಸಮಾಡಲು  ಹೊಂಚುಪಾಕೆತ್ತಿದ್ದಾರೆ (ಕೊಳಕ: ೩೬). ಊರಾಗ ಮುಕ್ಕಾದು ಇರತಿತ್ತಿರಿ (ರಕತ: 21, ೩%)... ಮೋಸುಂ : 
ಮೋಸವಾಗು-ವಂಚನೆಯಾಗು : ವ್ಯಾಪಾರದ ವಹಿವಾಟಿನಲ್ಲಿ ಅವನಿಗೆ *ಅವಲ್‌ಮೋಸುಂ ' ಪರಾ, 
ಜೊತೆಗಾರನಿಂದ  ಮೋಸವಾಗಿದೆ (ಕೂ). ಮೋಸಹೋಗು- ವಂಚನೆಗೆ [ - ಅರ. ಮಾಸಿಮ್‌ ; ಹಿಂ. ಮೌಸಮ್‌ ಮಾಸಿಮ್‌ ; ಮರಾ. 
ಗುರಿಯಾಗು ; ಠಕ್ಕಿಗೆ ಒಳಗಾಗು : ಮೋಸಹೋಗುವನಲ್ಲಯ್ಯ , . . ಮೋಸವಂ ] 
ನಮ್ಮ ವಾಸುದೇವ ತಿಮ್ಮಯ್ಯ (ಫದ. 0-೬೭-೦೦) ; ದ್ರೋಣನು 30 ಮೋಸಮ್ಮು ' ಮೋಸಮು ' ನೋ. 
ನಿನ್ನ ಮಾತಿನಿಂದ ಮೋಸಹೋದನು (443: 217, ೩೨). ಮೊಂಡ (ಕ್ರಿ): ಮೋಸಗೊಳ್ಳು ; ವಂಚನೆಗೊಳಗಾಗು ; ವ್ಯಾಸ 
[ಪ್ರಾ. ಮೋಸ./ ಸಂ. ಮೋಷ] ೯ ಬಳಿಗೆ ರಂಭಾನಾರ' ಮೋಸವಡೆದು. ನಡೆತಂದು ಪೂಸರ 
ಹೋಸಂಬಿ "ಮೂಸಂಬಿ? ನೋ. ಹಾಸ ಕರೆದು ಪರಿಹಾಸಕಕೊಳೆಗಾದಳವಳು (ಕನು. ೯-099). 
ಮೋಸಕಾಜ 'ಮೋಸಗಾರ ' ನೋ. [ಮೋಸ 4 ಪಡ] 


ಮೋಸಕೂಪ (ನಾ). ಕೃತಕವಾಗಿ ನಿರ್ಮಿಸಿದ ಬಾವಿ: ನುಜನ|34| ಮೋಸ; * ಮೋಚ್ಶು' ನೋ. 
ಮಡುಹು ಹೆಬ್ಬಲೆ ಕರಗಸಂಗಳು ಅಡಿಯನೂಟ್‌ದರೊಡನೆ ನುಂಗುವ) |ಮೋಸ್ಕು (ನಾ). ೦: ಕುಡಿ; ಚಿಗುರು ; ಮೊಳಕೆ: ಎನಿತೇ ಬೀತರು 


ಮೋಸಕೂಪಗಳು (ಕ980- 0೬-೫೦), [ಮೋಸ | ಕೂಪ್ಯ] ಈ ಎಡೆ ಮತ್ತೂ ತಲೆಯಿಡುವುದು ಬಯಕೆಯ ಮೋಸು (85೫. ೫-೩೦); 
ಮೋಸಗಾತಿ (ನಾ). ವಂಚನೆ ಮಾಡುವವಳು ; ಮೋಸಗೊಳಿಸು ಕಲ್ಲುಗೋಡೆಯ ಮೇಲೆ ಸರಿವ ತುಂತುರು ಬಳ್ಳಿ. ಬೆಳ್ಳಿಯೆಲೆ. ಬೆಳ್ಳಿಮೋಸು 
ವವಳು ; ವಂ ಅರಸನು ಅತಿವ್ಯಗ್ರನಾಗಿ ಮೈಮರೆತು ಬಾಯಿಗೆ (ತಿ೫೦- ೭೦-೦೨) ; ಈ ಜಾತಿಯ ಗಿಡಗಳು ಕಾಂಡವಿಲ್ಲದ, ಒಂದೇ ಸಸ್ಯ 


ಬಂದಂತೆಲ್ಲ ಮಗಳನ: ನ್ಡ ಮೋಸಗಾತಿಯೆಂದೂ , , . ದೂಸಿಸಿದನು| 40) ದಿಂದ ಮೋಸುಗಳು ಹೊರಬಂದು ಗುಂಪಾಗಿ ಬೆಳೆಯುವ, ಸಕ್ಕೂಲೆಂಟ್‌ 
(ಕಟಕ: ೩೨3)- [ಮೋಸ 4 - ಕಾತ್ಮಿ] ಗ ಸಸ್ಮೆಗಳು (ಕ9ಕೋ- 1, 5೩೭). ೨. ಮೂಲ; ಉಗಮಸ್ಥಾನ: ಕರೆ 

ಮೋಸಗಾರ. ಮೋಸಕಾಜಿ (ನಾ). ವಂಚನೆ ಮಾಡುವವನು ; ಮೋಸ ಕರೆಯ ಮೋಸು ಸಂತಾಪದೊಬ್ಬುಳಿ . - . ಲಘುತ್ವದ ಗೆರಸೆಯಾ ದೇಹವು 
ಗೆೊಳಿಸುವವನು : ಕಪಟಿ: “ಠಕ್ಕ, ಬೊಂದುಕ. ಚಲ್ಲವತ್ತ. ನಂಬಿಸಿ (4೪5. ೧-೦೪-0೦). [21 


ಶಿಂಬವ, ಮೋಸಗಾರ, ಕಾಕ, ದುರುಳ" (ಕಂತುಶು. ೪೪); ಅವರು] |ಮೋಸುಂ 'ಮೋಸಮು' ನೋ. 
ತುಂಬಾ ಮೋಸಗಾರರೆಂದು ತಿಳಿಯತಕ್ಕದ್ದು (ಅಂ. ೪-000. |4| ಮೋಹ (ನಾ). ೧. ಎಚ್ಚರತಪ್ಪುವಿಕೆ;: ಜ್ಞಾನಹೋಗುವಿಕೆ ; 
ಮೋಸಕಾಟಿ ; ಆಟಕಾಜಂ, ಮೋಸಕಾಲಿಂ (ತರ್ಮಾಮು. ೪೨೩ ಶ್ರೋ): ಮೂರ್ಛೆ :  ಮೂರ್ಭಾ, ಕಶ್ಮಲಂ, ಮೋಹಃ- ೩ ಮೈಮರೆಯುವಿಕೆ, 


ಮೋಹ್ಮ 


ತಿ; ಭ್ರಮೆ ; 
ದೀಪಂ ವಾ 
ನಂದುವಂತೆ ಮೂರ್ಛೆಗೆ ಸಂದಂ (ತಂಪ. ೪-00): ಜಂತ್ರಖಡುಗಕ್ಕೆ 
ಹರನು ತಂತ್ರಚಕ್ರಕೆ ಹರಿಯು ಮಂತ್ರಮೋಹಕ್ಕೆ ಬೊಮ್ಮನು ಜಗದಿ 
ಸ್ವತಂತ್ರನಾರುಂಟು (ತರಳು. 300) ; ಇಂಥ ಹಲವು ಬಗೆಯ ಮೋಹ 
ಮೋಸಗಳಿಗೆ ಒಳಗಾಗಿ, ಅವನು ಅಲ್ಲಿ 
ಹೊರಟನು (5. «ಟಿ. ೩. ದಿಕ್ಕುತೋಚದಿರುವಿಕೆ ;, ದಿಗ್ರ ೨ಮೆಃ 
ಕಕ್ಕಾಬಿಕ್ಕಿ. ೪. ಮೂರ್ಹತನ; ಅವಿವೇಕ. ೫. ತಪ್ಪು; ದೋಷ. 
೬. ಅಭಿಮಾನ; ಪ್ರೀತಿ; ವಿಶ್ವಾಸ: " ಕೂರ್ಮೆಬೆ! 
(3446.60); ಈಕೆ ಸಾಮಾನ್ಯವನಿತೆಯಲ್ಲಿದಳ್‌ ಗಂಧರ್ವವನಿತೆಯೆನ್ನೊಳಾದ 
ನಚ್ಚುಂ ಮೋಡಮುಂ ಕಾರಣವನಾಗಿರ್ಪಳ್‌ (ಕಂಕಣ: 5-೬೩ ವ); 
ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ (915- 02) ; ಚಿಸ್ಕಮಾದಣ್ಣ 
ಗಳ ಮಹದೆ;ವಿಯರ ಮೋಹದ ಕಂದನೋಯೆನುತ ಹಾಡುವನು (0ಸಕ್ಯ. 
ಮರುಳುಗೊಳಿಸುವಿಕೆ; ಆಕರ್ಷಣೆ; ಸೆಳೆತ : ಭವದೀಯ 
ರೂಪಲಂಪಟ ವಿಟರಂ ಮರುಳ್ಳೊಳಿಸಿತುತ್ಕಟಮೊ;ಹತಮ;ಪಟಂ ಪಟಂ 
(6ರಿಶು. ೩-೯): ಮೋಹದಿಂದಾ ಮೂರ್ಛೆವೋಗರು. ಮೋಹದಿಂದಾ 
ಮರಣವಯಿದರು ಮೋಹದಿಂದಾರ್ಕೆಡರು (೫ಳ್ಳಕಾ. ೩-3೬) ; ಹಳ್ಳಿಯ 
ಹೆಂಗಸು ನನಗೆ ಜಿಷಾಸೆ ಹುಟ್ಟಿಸಲಿಲ್ಲ, ಅಯ್ಕರ ಹೆಂಡತಿ ಮೋಹವನ್ನೂ 
ಹುಟ್ಟಿಸಲಿಲ್ಲ (ಕಾಕಾಕೆ- ೧೦೫). ೮. ಮರೆತು ಹೋಗುವಿಕೆ; ಮರವು: 
ರಾಹು ತೊರೆದೊಡನೆ ಶಶಿಯಂ ರೋಹಿಣಿ ಬಳಿವೊರ್ದಿದಂತೆ ನೆನಪಿಂದಿರದಾ 
ಮೋಹತಮವಮಳಿಯೆ ಸುಕೃತದೆ ನೀಹಾರಕರಾಸ್ಕೆ ಸೇರ್ದೆಯೆನ್ನಯ ಬಳಿಯಂ. 
(ಉತ. ೦೮೫). ೯. (ಶತ್ರುವನ್ನು ದಿಗ್ಭ್ರಮೆಗೊಳಿಸಲು ಮಾಡುವ) 
ಇಂದ್ರಜಾಲ ; ಯಕ್ಷಿಣಿ. ೧೦, [ವೇದಾಂತ] ಅರಿಷಡ್ವರ್ಗಗಳಲ್ಲಿ 
ಒಂದು ; ಸತ್ಯವನ್ನು ತಿಳಿಯಲು ಅಡ್ಡಿ ಬರುವ ಮನಸ್ಸಿನ ಭ್ರಾಂತಿ; 
ಅಜ್ಞಾನ : ಮಾಯೆ ; ಅವಿದ್ಯೆ: ಇನ್ನಿಂದ್ರಿಯಶ್ನಿಯಂ ಜರೆ 
ಭರಂಗೆಯ್ದೆಯ್ದೆ ಬೆನ್ನಟ್ಟಿ ವಿಸ್ಮುಟಮಿಲ್ಲಿಚ್ಛೆಯ ಮಚ್ಚು ಮೋಹ 
ಧೆನಮಂಂ ಮುಂದಿಟ್ಟು ದಲ್‌ ತೃಪ್ಣೆ ಲಂಪಟೆ ಬೆನ್ನಿಂ ಬಿಡದೊಲ್ಲೆಮೊಲ್ಲೆ 
ಮೆನೆಯುಂ ದೂದಟ್ಟಿ ದುರ್ಬುದ್ಧಿಯಂ (ಕಾಶ. ೭-೬೭) ; ದೋಹ 
ಮನೊಕ್ಕು ಗೆಲ್ಲು... ತಾಳ್ಹಿ ಮಹಾವ್ರತಂಗಳೆಂ (ಕನಸೂ, ೦೩೯೨೨೦) - 
೧೧. [ಕಾವ್ಯಮಾ] ಮೂದತ್ತುಮೂರು ಸಂಚಾರಿಭಾವಗಳಲ್ಲಿ 
ಒಂದು ; ಮೈಮರೆಯುವಿಕೆ; ಪರವಶತೆ: ಮತಿ ಅಜ್ಜಿ 
“ಮೋಹ . . . ಅಪಸ್ಮಾರವೆಂಬ ಮೂವತ್ತುಮೂಜು ಸಂಚಾರೀ 
ಭಾವಂಗಳಿಂ ಪರಿವರ್ಧಿಸಿ (ಂನೇಕ- 060) ; “ ಚಿತ್ತಮೂಢತ್ವಂ ಮೋಹಂ ". 
ಎಂದರೆ; ಎಚ್ಚ! ರತಪ್ಪು] ; ಇದು ಸುಖದ ಘಳಿಗೆಯಲ್ಲೂ ಉಂಟಾಗ 
ಬಹುದು (ಕಾರಣು- ೩೫೭). ೧೨. [ತತ್ತ್ವಶಾ] ಅಜ್ಞಾನದ ಐದು 
ಬಗೆಗಳಲ್ಲಿ ಒಂದು : ಮತ್ತಃ ತಮಸ್ಸು ಮಾಯೆ ಮೋಹ ಅವಿದ್ಯೆ 
ಅನೃತಾತ್ಮರೆಯೆಂಬವೇ ಮಾಯಾಪಂಚಕಂಗಳವಜಲ್ಲಿ, . . ಆ ತೋಟದ 
ಜಗತ್ತಿನಲ್ಲಿ ಶುಕ್ತಿರಜತಾದಿ ವಿಪರೀತಚ್ಞಾನಮಂ ಪುಟ್ಟಿಪುದಟ್‌ಂ ಮೋಹ 
ವೆನಿಸುವೆದು (ಏಿಕೇಕ. ೩9); ಗಳಲ್ಲಿ . . . ಪರಮಾತ್ಮನು ಇದ್ದು 
ತಾಮಸರ ಶಬ್ದುದಿ ಮಾತ್ರಾಗುಣಗಳಿಗೆ ವಿಷಯಾಭೂತವಾದ ತಾಮಿಸ್ರ 
ಅಂಧೆಕಾಮಿಸ್ರ ಮಹಾಮೋಹ ಮೋಹ ತಮಸ್‌ ಅಜ್ಞಾನವೃತ್ತಿ 


ಗಳಲ್ಲಿ ಪ್ರೇರಿಸುವನು (ಹಸರ: ೬-೦೨ ಏಳು) ; ಅಜ್ಞಾನವು ತಮಸ್ಸು- 


ಶಾಂತಿ: ೨೭೦) - 


ಮೂರ್ಛೆ ೨. ಭ್ರ 
ವೈದೇಹಿಯೆಂದು ಪುದಿದಿರೆ ಮನಮಂ ಮೋಹತಮಂ. 


ವೈದೇಹೀ 


ಹತಿಯಿಂ 


ಇರುವ ತನಕ ತುಂಬ ಅವಮಾನಪಟ್ಟು 


ಕ್ತಿ 


ಮೋಹ, ಮಹಾಮೋಹ, ತಾಮಿಸ್ರ: ಅಂಧತಾಮಿಸ್ರ ಎಂದು ಐದು ವಿಧ 

- ಮತ್ತೊಂದು ಪದಾರ್ಥವನ್ನು ತನ್ನದೆಂದು ತಿಳಿಯುವುದೇ ಮೋಹ 
(ಉತ್ತ ೩೨6). ಯಿ. [ದ್ವೈತ] ಜೀವನಿಗಿರುವ ಐದು ಬಗೆಯ 
ಅವಸ್ಥೆಗಳಲ್ಲಿ ಒಂದು ಜಾಗ್ರತೆ. 


ಹಿಂದು; ಸಾಮಾನ್ಯವಾಗಿ ಜೀವಾತ್ಮರಿಗೆ 


೭೪೯೦ 


ಮೋಹನ 


ಸ್ವಪ್ನ, ಸುಷುಪ್ತಿ, ಮೋಹ, ತುರೀಯ ಎಂದು ಐದು. ಅವಸ್ಥೆಗಳು 


ಇರುವುವು (ಹಂಸ: ೨೮6) - 


ಮೋಹಪಡು - ಮರುಳಾಗು ; ಮನ ಸೋಲು: ಸೇಲರೂ 
ಮೋಹಪಟ್ಟರು (6ರ೯ನೂ. ೩) ; ಶ್ರಿ:ಪಾದಂಗಳವರು ನಿನ್ನ ಮೇಲೆಮೋಹ' 


ಪಟ್ಟಿರುವರೆಬ ತಾತ್ಪರ್ಯ ನಿನಗೆ ಸೂಚಿಸಿದೆ (ಎಗ್ಮೇಶಿ- 09)- ಮೋಹ ಸಲ್‌ 

= ಬಯಕೆಯನ್ನು ಹೊಂದು : ಅಪೇಕ್ಷೆ ಪಡು : ದೇವಾರಕ್ಕೆ ಕೊಟ್ಟ 

ಯ್ಗ ಅವುತವೂರ್ಗಂ ಕಾಲಾನ್ತರದೊಳ್‌ ಮೋಹಸನ್ನೊಂ ಪ್ಣಾಮಹಾ 

[ಇಂ.] 

ಮೋಹ್ಮ (ನಾ). ಒಂದು ಬಗೆಯ ಮರ; ಹಿಪ್ಪೆ; ಮಧೂಕ ; 
ಇಪ್ಪೆ(ಮೋಹ) . . . ಇದರ ಶೆಟ್ಟಿ ಕ್ಟಿಗೆಯು. ತಾಳಿಕೆಯುಳ್ಳದ್ದು (ಕಳಗೆ. 4೬) ; 
ಮೋಹದ ಬೀಜಾ, (ಇಪ್ಪಿ ಬೀಜಾ) ಬಣ್ಣದಲ್ಲಿ ಕೆಂಪಾಗಿದ್ದು ಎಣ್ಣೆ ಉಳ್ಳದ್ದಿರ 
ತಕ್ಕದ್ದು (ಮಂಂಂಣ್ಯ. 34): [+ ಮರಾ. ಮೋಹ. ಮೋಹೋ. /ಜ್ರಾ. 
ಮಹು. ಮಹುಅ./ಸಂ. ಮಧುಕ] 

ಮೋಹಕ (ಗು). ೧. ದಿಗ್ಭಮೆಗೊಳಿಸುವ ; ತಬ್ಬಿಬ್ಬುಮಾಡುವ. 


ಪಾತಕನಕ್ಕು೦ (ಎಕ. ೪1), ಶಿಾ೦- ೨೦೯೩೦, 928). 


೨. ಮರುಳುಗೊಳಿಸುವ ; ಮನೋಹರವಾದ ; ಅಂದವಾದ : 
ಶ್ರೀಕೃಷ್ಣಪರಮಾತ್ಮನು ಬಲಶಾಲಿ ಮತ್ತು ಮೋಹಕರೂಪುಳ್ಳವನು 
(ಹೇಮಂತ. 0೦3). (ನಾ). ೩. ಭ್ರಮೆ; ಭ್ರಾಂತಿ: ಅಕ್ಕಿತೇ 


ದುಷ್ಕೀರ್ತಿ ತಮ್ಮ ನನಿಕ್ಕಿದೆನಲಾ ರಣಕೆ ಮಾಯೆಯ ಠಕ್ಕಿನಬಲೆಯ ಮೋಹಕ 
ದಲೆದೆರಸನಳವಳಿದ (ಕೊಂ ೬-೪೬-೨೪) ; ಇನಿತೆಲ್ಲ ಮಾಯ ಮೋಹಕ 
ವೆಂಬ ಶರಧಿಯೊಳು ಆನುದಿನೆವು ಮುಳುಗಿ (ಕ್ಛರಂರ. ೧-೨೨8-4). 
೪. ಆಕರ್ಷಿಸುವಂಥದು ; ' ಅಂದವಾದುದು : ಅವಳ ನಿಡಿದಾದ 
ಮೂಗೂ ಮಣಿದ ಹುಬ್ಬುಗಳು ದುಂಡುಮುಖವೂ ಒಳ್ಳೇ ಮೋಹಕವಾಗಿ 
ಕಂಡವು (ಕಾರಿತು. ೦೦). [ಸಂ.] 
ಮೋಹಗೊಳಿಸು (ಕ್ರಿ). ಮರುಳುಗೊಳಿಸು; ಮನಸ್ಸನ್ನು ಆಕರ್ಷಿಸು ; 
ಭಾವಕ_ಮೋಹಗೊಳಿಸುವದಕ್ಕಾಗಿ ತೋರಿಸುವ ಹಸ್ತದ ಅಭಿನಯ 
(ಗಂಗಾತು, ೨೪೨). [ಮೋಹ್ಮ 2. ಕೊಳ್ಳ್‌ 4 - ಇಸ್ಕು] 
ಮೋಹಗೊಳ್ಳು (ಕ್ರಿ). ಮರುಳಾಗು ; ಆಕರ್ಷಣೆಗೆ ಒಳಗಾಗು : 
ಸರಿಯಾದ ಕಾಗುಣಿತ ವ್ಯಾಕರಣಾಂಶಗಳು ಇಬ್ಬಾಗ ಮೋಹಗೊಂಡು 
ಹೆಚ್ಚು ಅಂಕಗಳನ್ನು ಕೊಟ್ಟುಬಿಡಬಹುದು (ಶಿಕ್ಕರ- ೩೫೫)- 
[ಮೋಹ್ಮ 4 ಕೊಳ್ಳು (೬ ಕೊಳ್ಳ್‌)] 
ಮೋಹತಮಾಮ (ನಾ). ಪರೀಕ್ಷಾಧಿಕಾರಿ : ಹೈದರಾಬಾದಿನಲ್ಲಿ ಕರೋಡ 
ಗಿರಿಯ ಮ್ಯೋಹತವಿಸಾಮರಾದ ಸುಬ್ಬರಾಯರು ನಮ್ಮ ತಂದೆಯವರ 
ಬುಲ್ಕಸ್ನೇಹಿತರು (ಏಳು. ೨3೬) - , [ಆರೆ ಹಂ. ಮುಹತಮಿಮ್‌] 
ಮೋಹನ (ಗು). ೧. ಮೂರ್ಛೆಗೊಳಿಸುವ ; ಜ್ಞಾನ ತಪ್ಪಿಸುವ. 
ವಿ. ತಬ್ಬಿಬ್ಬುಗೊಳಿಸುವ ; ಭ್ರಾಂತಿಗೊಳಿಸುವ ; ಭ್ರಮೆ ಹಿಡಿ 
ಸುವ : ಅದಾವ ಮೋಹನವಶ್ಯವಿದ್ಯೆಯ ಕಲಿತೆಯೋ ದಿಟಕೆ (ಶ್ರರುಂ 
3-4): ೩. ಮರುಳುಗೊಳಿಸುವ ; ಆಕರ್ಷಿಸುವ: ಮೋಹನ 
ಮೊಲೆ ಮುದ್ದುಮೊಗದ ಭಾವಕಿಯರ ಲಲ್ಲೆನುಡಿಯೆಂಬ ನಯಗತ್ತಿ ಎಲ್ಲರ 
ಹೃದಯವ ಕೊಜ್‌ವುತ್ತಿದೆ ನೋಡಾ (ಠಕಸ9, ೪-೪೦); ತ್ರಿಭುವನಮೋಹನ 
ದೀಪಪ್ರಭೆ . - ಪುಟ್ಟಿದಳೆಸೆವ ಶಶಿಪ್ರಭೆ (ತಂದ್ರ ಫ- ೬-0), ಯಾವ 
ಮೋಹನ ಮುರಲಿ ಕರೆಯಿತು ದೂರಪೀರಕೆ ನಿನ್ನನು? (ಗ ೩): 
(ನಾ). ೪. ಮೂರ್ಛೆ; ಮೈಮರೆವು ; ತೇಟ್ಲ(ರುಗ)ಳುಬ್ಬರದಿಂದಂ 
ಮಿಡಿದಂದು ಲೋಳೆ ಮಜಿಕಂ ಶೋಕಂ ಬೆಮರ್‌ ಮೋಹನ... 
ತದುಗ್ರಜಾತಿವಿಷದಿಂ ಮರ್ತ್ಯರ್ಕಳೊಳ್‌ ತೋಟುಗುಂ (ರಕಕ. 
90-33). ೫- ಭ್ರಾಂತಿ; ಭ್ರಮೆ: * ಚಿತ್ತಮೋಹನ ' ಪರಾ. ೬. 
ಆಕರ್ಷಣೆ ; ಸೆಳೆತ : ಬಸಂಶತದ ಕಮ್ಮ; ನಪ್ಪಲರ್‌ ತಾಂ ಗುರುವಾಗೆ 


ಮೋಹಿನಗಾರ 


ಕಲ್ಹುದೊ ವಿಳಾಸವಶೀನಯೆನಪ್ರಿಭಾಗದೊಳ್‌ ಸಂಗಳಿಸಿತ್ತೊ ಮೋಹನ | 
ಮನಗ್ಗಳ ನಿನ್ನಯ ವಾಕ್ಚಗುಂಭೆನೆಂ (ಕಂದ್ರ ೪. ೧-೩೯); ಪನ್ನೀರು ಕರ್ಪೂರ 
ವೀಳೆಯ ಮೋಹನದನುಲೇಪನಂದಿ ವಸ್ತುಗಳ ವನಿತೆಯ ಮುಡಿಮೊಲೆಯೆಡೆ 
ಬಾಯಿ ಕೆೊರಳಿಗಂದನುಗೊಳಸಿದೆಸೇದೇಸ್ವಿ (ಕರರ: ೦೦-೩೪). 
ಸೌಂದರ್ಯ ; ಮನೋಹರತೆ ; ಚೆಲುವು : ಕಿಜುನೆಗೆಯ ಕದಪುಗಳ 
ಂಡಲದ ಚಿಲ್ವಿನಿಂ ಮೇದ ಸೆದ್ವದೆನನಂ ಮೋಸನದ ಸದನನಂ . 
ಕಂಡನವನೀಪಾಲನು (5ಜಕಾ. ೨-96); ತರುಣಿ ಮೋಹನದರಗಿಣಿ 
ಸೌಂದರ್ಯದ ಸರಣಿಯೊಪ್ಪಿದಳಾ ವೇಳೆ (10658. 6೬): ೮: ಮನೋ | 
ಹರವಾದ ರೂಪುಳ್ಳವನು ; ಕ ಷ್ಣ: ಕೊಳಲ ದನಿಯೊಡನಗೋ ಬಂ! 

ಮೋಹನ ಬಾಲಕೃಷ್ಣ ರಾಧೆಯ ಹೃದಯನಂದನೆಕ್ಕೆ (ತಂಸಮ- ೩೭-೩); ಶ್ರೀ 
ಕೃಷ್ಣಪರಮಾತ್ಮನು ಬಲಶಾಲಿ ಮತ್ತು ಮೋಹಕರೂಪುಳ್ಳವನು. ಅವನಿಗೆ 
ಮೋಹನನೆಂಸೂ ಕರೆಯುತ್ತಾರೆ (ಹೇಮಂತ: 003). ೯. ಸಂಭೋಗ; 
ಸುರತ : * ಸಂವೇಶನಂ . .. ಸುರತಂ; ಮೋಹನಂ--ಈ.೭ ಸುರತಂ 

(ಹರಿಯು. ೪೩-೪0%); ಸಿರಿಗಂಧದಣ್ಣಿ] ಗೆ ಪನ್ನೀರ್ಗೆ ಪಿರಿದು ಬಯಸುತವ| 
ರಿರ್ವರಿಸೆದರಾಗ ಸ್ಮರಮೋಹನದ ಸೊಕ್ಕೇಜಕ (1050. 00-82); ಮೋಹನ 
ಮೆಂಬುದು ನಂಡೆನಯುದ್ಧಮೆಯುದು ಸುರತಕ್ಕೆ ಪೆಸರು (ಉಾಮಶಾ- ೨0)- 
೧೦. ಮಂತ್ರಬಲದಿಂದ ಮೋಹಗೊಳ್ಳುವಂತೆ ಮಾಡುವ ತುತ್ರ ; 
ವಾಟ; ಇಂದ್ರಜಾಲ: ಶತ್ರುಗಳ ಮೇಲಿ ಜಯ ಗಳಿಸುವೆದಕ್ಕಿ : ಅಭಿ 
ಚಾರಿಕಕರ್ಮಗಳೂ ಉಂಟು. ಮಾರಣ. ವಶೀಕರಣ: ಮೋಹನ, ಸ್ತಂಭನ, 
ಉಚ್ಛಾಟನೆ ಇತ್ಯಾದಿ (966,36). ೧೧- ಮನ್ಮಥನ ಐದು ಬಾಣಗಳಲ್ಲಿ; 
ಒಂದು: ಉನ್ಮದನೆ ಮದನೆ ಮೋಹನ ಸಂತಾಪನ ' ವಶಿ;ಕರಣಮೆಂಬ 
ಪಂಚಬಾಣಪ್ರತಾಹಪ್ರವೀಣರಿಂ (20. ೦೪). ' ಮೋಹನಬಾಣ ', 
ಮೋಹನಶರ ` ಪರಾ. ೧೨. ಒಂದು ಬಗೆಯ ಸಸ್ಮ; ದತ್ತೂರಿ 
ಗಿಡ ; “ಮೋಹನ; _ಉದ್ಮುತ್ತ, ನೀರುಳ್ಳಿ, ಬೇಳೆ” (೬೩೦- 0೦). ೧೩. 
: `ಪರಮಲಲಿತಕುರಂಜಿ ಮಂಗಳ 


10 


೩8 


[ಸಂಗೀತ] ಒಂದು ರಾಗದ ಹೆಸರ: 
ಸರಸತರ ಮೋಹನದ ರಾಗಂಗಳಲಿ ಮಾಡಿದರೆ) (ಯಾರವ- 00-99 ;ಮೋಹನಾ 
ನಂದಭೈರವಿ. ಗಳ ರಾಗಾಬ್ಮಿಯೋ ಬ್ರಹ್ಮಗಾ 
ಹಿಸದರೊಳಿಗೆ ನೀಂ (ಮಂಕು. 8೨) ; ಮೋಹನ - ಈ ರಾಗದ 
ಜನಳರಾಗದ ವಿಷಯದಲ್ಲಿ ಮತಭೇದವುಂಟು (ಸೂಗೀತಂ- 0೪೦). [ಸಂ.] 
ಮೋಹನಗಾರ (ನಾ)- ಮರುಳುಗೊಳಿಸುವವನು ; ಆಕರ್ಷಿಸುವವನು ; 
ಬೆ ಮೂಲೋಕಮೋಹನಗಾರನತುಳತಥೆಹೆ, 
ಸತ್ತಾತ್ರ (8ರ: ೧೩-೨೪): [ದೋಹನ 2. ಗಾರೆ (< ಕಾಜ) 
ಮೋಹನಗೌಳ (ನಾ). [ಸಂಗೀತ] ಒಂದು ರಾಗದ ಹೆಸರು : ಸೌರಾಷ್ಟ್ರ 
ಗೌಳ... ಮೊ:ಹನಗೌಳಿಬೆಂಬಷ್ಟಗೌಳಂಗಳೇ ಸಾಳೆಗದ ಮಿತ್ರರಾಗಂಗಳು 
(ಏನೇಕ. or). [ಸಂ-ಮೋಹನಗೌಲ] 
ಮೋಹನಚೊರ್ಣ (ನಾ). ಮರುಳುಗೊಳಿಸಂವ ಪುಡಿ; 
ಮದ್ದು; ಮಂಕುಬೂದಿ : ಹುಬ್ಬಳ್ಳಿಯ ರಂಗಭೂಮಿಯ 
ಬಾಲಗಂಭರ್ವನು ಮೋಹನಚೂರ್ಣವನ್ನು ಎಸೆಯುತ್ತಿರುವ ಕಂಲದಲ್ಲಿಯ 
ವೆಂಕಣ್ಣನ ಸರಸಸಂಭ್ರಮದಿಂದ ಆರಂಭವಾಗುವ ಕಥೆ (ಇಾಸಮಾ- ೦೬೪) ; 
« ವಾಗಶ್ರೀಯ ಎಚ್ಚರದ ಕಣ್ಣಿಗೆ ಮೋಹನಚೂರ್ಣ 
[ಸಂ.] 


ಸರ್ವಸ 


,.. ಮೋಹ ಸರ್ಪಸ್ವ 


ಗೊ 


ೇಲನಪ್ರತಿಮ 


38 
ಮೆಚ್ಚು 
ಮೇಲೆ 


ಆ ರೂಪು . . 
ವನ್ನೆರೆಚಿತೆ (ಸಣ: ೪0)- 


ಮೋಹನದಾಣ (ನಾ). 'ಪಂಚಬಾಣಗಳಲ್ಲಿ ಒಂದು; 
ಮೋದನಬಾಣವಬಚ್ಚಿದೊಡೆ ಮಸ್ತಕಕಂಪನಮಾದುದೆಂಬಿನಂ ಸಾಹಸಿಕರ್‌ 


ಕುಮಾರವರೆರಾಕಿಯ ಚೆಲ್ವನಲೀಕ್ಷಿಸುತ್ತುಮಿರ್ದು ೬. ೬  ತೆಲೆದೂಗುತಿರ್ದರ್‌ 


(ರಾರಫು- 00-46) - 


ಮೋಹನಮಾಲೆ 


೭೪೯೧ 


ಮೋಹನೀಯ 


ಆಕರ್ಷಣೀಯವಾದ ಹಾರ ; ಬಲ್ಲೆ ಮೋಹನಮಾಲೆ . ., ಮೊದಲಾದ 
ಪೊಸಮಿಸುನಿದೊಡಬ್ರಗಳಿಂ ತೊಂಡಿಲ್ಲಳಿಂದಲಂಕೃತೆಯಾದೆ ಘ ಕ್ನ್ನ 
ಕೆಯಂ (ಕಾಂಸ್ಸ. ೪-೯-೬೪ ಐ) ; ಕಂಠಭೂಷಣಗಳಂ-ತಾಳಿ, ಚಂದ್ರಹಾರ- 
ಮೋಹನಮಾಲೆ « ಮಾವಿನಕಾಯಿ ಸರ; ಮಲ್ಲಿಗೆ ಮೊಗ್ಗಿನ ಮಾಲೆ. 
ಪದಕ ಇತಾದಿ (ಕಂಕೋ. 1, ೪30); ಅಳಿಯಂದಿರಿಬ್ಬರಿಗೂ ಚಿನ್ನದ 
ಗಡಿಯಾಳ, ಮೋಹನಮಾಲೆಗಳನ್ನು ಕೊಟ್ಟರು (ಕ್ರೀನಿಕ್ರ, ೨೩): 
[ಸಂ. ಮೋಹನ. ಮಾಲಾ. / ಹಿಂ. ಮೋಹನ್‌ವಣಲಾ ; ಮರಾ. 
ಮೋಹನ್‌ಮಾಳ] 
ಮೋಹನವಡೆ (ಕ್ರಿ). ಚೆಲುವನ್ನು ಪಡೆ; ಸು 
ವಡೆದ ಪದಕ ಪೈಠಣಿಯ ಕಡುಸೊಬಗಿನ ಬಲ್ಯೇಟದ ಸುಕುಮಾರ ನಡೆದನು. 
ಸಖರ ಮೇಳದಲಿ (1652, 00-30). [ಮೋಹನ _. ಪಡೆ] 
ಮೋಹನಶರ (ನಾ). - ಮೋಹನಬಾಣ : 


ಂದರವಾಗು: ಮೋಹನ 


ಕಾಮಂ ಹೂಡಿದನುಣ್ಮು 


ಣೈನುತ್ತೆ ಮೋಹನಶರಮಂ (೧೪. ೪-೨): [ಸಂ] 

ಮೋಹನಶಾಸ್ತ್ರ (ನಾ). ಅವಿದ್ಯೆಯನ್ನುಂಬುಮಾಡುವ ಶಾಸ್ತ್ರ: 
ಅಜ್ಞಾನವನ್ನುಂಟುಮಾಡುವ ಶಾಸ್ತ್ರ: ಮಾಯಿಗಳ ಗೆಲಿದು 
ಮೋಹನಶುಸ್ತ್ರಬಲೆಯನರಿದು . . , ವಿಷ್ಣು ಪರದೈವವೆಂದಲುಹಿದಾ 
ಅಲವಬೋಧರ ಭಜಿಸಿರೈ (ಕೃರಂಠ- 08- ೦-೪-೩). [ಸಂ.] 

ಮೋಹನಾಂಗ (ನಾ). ಮರುಳುಗೊಳಿಸುವ ರೂಪವುಳ್ಳವನು; 
ಸುಂದರ ; ಚೆಲುವ: ಇದು ಏನಂಗ ಮೋಹನಾಂಗ ಮದನಜನಕ 
ತೊರವೆಯ ನರಸಿಂಹ (ಫಿರಂರ: ೦೧೯೯ ಕಂ); ಸಂತೋಷದೊಳು 
ಮೋಹಿಸುತೆನ್ನನೊಡಗೂಡೊ  ಕಂತುಸನ್ನಿಭ ಮೋಹನಾಂಗ (ಕಂನವಿ್‌ 


೯-060); ನೀ ತಾಯಿಯೆನಲೊ ನೀ ಮಾಯಿಯೆನಲೊ ಮೋಹಿನಿಯ 
ಮೋಹನಾಂಗ ? (ಸೂರ್ಡುಶಾ- ೫೬-೯). [ಸಂ.] 

ಮೋಹನಾಂಗಿ (ನಂ). ಮರುಳುಗೊಳಿಸುವ ರೂಪುವುಳ್ಳನಳು | 
ಚೆಲುವೆ ; ಅನಿವಿಷಪತಿಸುತ ನರಲೋಕದ ಭೋಗದನುವನೀಕ್ಷಿಸಬೇಕೆನುತ 
ಜನಿಸಿದ ನರರೂಪಿನೊಳಗೆಂಬೊಲು ತನ್ನ ಮನಕೆ ತೋಟಾದೆ ಮೋಹನಾಂಗಿ 
(ಕ052- 4-040) ; ಬೇರೆ ಯಾವ ಮಾರ್ಗವಿದೆ ಮೋಹನಾಂಗಿ? (ಕಮನ: 


೦೬೦)- [ ಮೋಕನಾಗ 4 -ಇಇಣ್ಯ) 
ಮೋಹನಾಸ್ತ್ರ (ನಾ). ಪ್ರಜ್ಞೆ ತಪ್ಪಿಸುವ ಅಸ್ತ್ರ. [ಸಂ] 
ಮೋಹನಿ (ನಾ): ಒಂದು ಬಗೆಯ ಸಸ್ಯ: “ ಮೋಹನೀ -- ಚಿಬ್ಬಸಲೆ” 
(ಗತರ. ೦೩೦)- [ ಸಂ. ಮೋಹನೀ? ] 


ಮೋಹನಿದ್ರೆ (ನೂ). ಕೃತಕವಾಗಿ ಉಂಟಿ'ಮಾಡುವ ನಿದ್ದೆ; ಮಾಯಾ 
ನಿದ್ರೆ: ಭಟರ್‌ ಕಾಪಳಿದು ಮೋಹನಿದ್ರೆಗೆ ಸಂದರೆಂಬರ” | (ನತ. 
338-೬69), [ ಸಂ. ಮೋಹನಿದ್ರಾ ] 

ಮೋಹನೀಯ (ಗು). ೧. ಭ ಮೆಗೊಳಿಸುವ ; ಕಕ್ಕಾಬಿಕ್ಕಿಮಾಡುವ. 
(ನಾ) ೨. ಅಜ್ಞಾನ ; ಮೂಯೆ : ಬಗೆಗಿಡಿಸೆ ಮೋಹನೀಯಂ ನಗಭರ 
ಶವಧಾರಿಯಾಗೆ ಷಣ್ಮಾಸಮದೇಂ ನೆಗಬ್ಬುದೊ ಸಲೆ ಬಲದೇವನ ಪೆಗಲ 
ಪೆಣಂ ಕುಂದದೆಂಬ ನಾಟ್ನುಡಿ ಜಗದೊಳ್‌  (ಕರಾಶೂ, 0೬-೫೩) 
೩. [ಜೈನ] ಆತ್ಮನನ್ನು ಬಂಧಿಸುವ ಎಂಟು ಮೂಲಕರ್ಮಗಳಲ್ಲಿ 
ಒಂದು : ಮತ್ತಿರ್ಪತ್ತೆಂಟುತೆಅದ ಮೋಹನಿಯವೆಂಬ ಕರ್ಮದ ಕೇಡಿನಿಂ 
ಅನೆಂತಸುಖಿಗಳಾದರ್‌ (ಕ್ಮಾರಾ,0೩೯-೨೩); ಪಂಚೇಂದ್ರಿಯಂಗಳ* . , 
ಮೂಲಪ್ರಕೃತಿಭೇದದಿಂದೆಂಟುತೆಅನಕ್ಕುಂ ಅವಾವುವೆನೆ. ಜ್ಞಾ ನಾವರಣೀಯಂ. 


ದರ್ಶನಾವರಣೀಯಂ ವೇದನೀಯಂ ಮೋಹನೀಯಂ ಆಯುಷ್ಯಂ 
ನಾಮಗೋತ್ರಮಂತರಾಯಂ (ಚಂಕಿಫು. ೦೨-೦೦ ಐ) ದರ್ಶನ 


ಮೋಹನೀಯಮುಂ ಚಾರಿತ್ರಮೋಹನೀಯಮೆಂಂ ಎಂದು ಮೋಹನೀಯಂ 
ದ್ವಿವಿಧಮಕ್ಕುಂ (ತತ್ತು. ೭೯). Be.) 


ಮೋಹನೀಯಕರ್ಮ 


ಮೋಹನೀಯಕರ್ಮ (ನಾ). ಮೋಹನೀಯ ೩: 
ಮೋಹನೀಯಕರ್ಮೊೋಪಶಮದೊಳ್ಳ ವಿಶು: ದ್ಯತಿಶಯವಿಶೇಷದಿನುಪರವು 
ಶ್ರೇಣ್ಕಾರೋಹಣಂಗೆಯ್ದು (ಅರಿಪು. ೬-೩೩ ಕ ಅಂತತಿವ್ಯಾಮೋಹದಿಂ 
ಬಂದು ಸಕಲಲೋಕಾಧಿಪರಿಂ ಪರಿವೃತರಾಗಿರ್ದ ಸ: ವಾವ 


ಸಭೆಯನೆಯ್ದಲೊಡಂ ರಾಮನ ಮೋಹನೀಯಕರ್ಮಮುಂಪಶಮಕ್ಕೆ 
ಮೆಂ (ಕರನ. ೦೬-೩೩ ನ) ; ಜೀವನ ಸಮ್ಮಕ್ತ ಎವನ್ನೂ ತ್ರಗ 


ವನ್ನೂ ಘಾತಿಸಿ ಜೀವನಿಗೆ ಆ ತತ್ವಗಳಲ್ಲಿ ಪ್ರಜ ಯನ್ನೂ ಲೋಭವನ್ನೂ 
ಉಂಟುಮಾಡುವುದು ಮೋಹನೀಯಕರ್ಮವು (ಕೈನರ. ೩): 
[ ಸಂ. ಮೋಹನೀಯಕರ್ಮನ್‌ ] 
ಮೋಹನೆ (ನಾ). ಮೋಹಕವಾಗಿರುವವಳು ; 
ರೂಪವನ್ನು ಹೊಂದಿರುವವಳು ; ಸುಂದರಿ: 
ಬೇಗ ನಸುನಗುವ ಹುಸಿಮುಳಿವ ಬಿಸವಂದದ 
ಬಾ (ಗಕೇಕ, 34-0). [ ಸಂ. ಮೋಹನಾ ] 
ಮೋಹಪರವಶ (ನಾ). ವ್ಯಾಮೋಹವನ್ನು ಹೊಂದಿದವನು ; ಮರು 
ಳಾದವನು ; ಅತನು... - ಈ ಹುಡುಗಿಯನ್ನು ಕಂಡು ಅವಳ ರೂಪಲಾವ 
ಣ್ಯಾದಿಗಳೆಗೆ ಆಶ್ಚರ್ಯಪಟ್ಟು ಮೋಹಪರವಶನಾದನು (ಕಂತು ೯)” [ಸಂ.] 
ಮೋಹಪಾಶ (ನಾ). ಲೌಕಿಕ ವಿಷಯಗಳ ಬಂಧನ.- ಸೆಳೆತ; ಮಾಯಾ 
ಜಾಲ : ಅಪಗತದುರಿತಂ ತನ್ಮೋಹಪಾಶಮಂ ಪಣದ ತೆಜದೆ ತಲೆಯಂ 
ಪಣ್‌ದಂ (ತಿಕ: ೯-೬೩) ; ದೇಹಸಂಬಂಧಿಗಳಾದವರೈವರು ಮೋಹ 
ಪುಶದಿ ಕಟ್ಟಿ ಬಿಗಿದಿಹರೈ (ಫರಂರ. ರಾ. ೨-03-೦). [ಸಂ.] 
ಮೋಹಭಾವ (ನಾ). ಪ್ರೀತಿಯ ಆ ಅಕ್ಕರೆಯ ಭಾವನೆ : 
ಎನ್ನ ಮೇಲಣ ಪೋತಾರ ಪಃ 2 
06-04) ; ಅಮಬ್ಬರನ್ಲಿ ಸ 
ಉಂಟಾ (ಣನ್ನೇಂ. ಚೆ [ಸಂ.] | 
ಮೋಹರ, (ನು). ೧. ಸೈನ್ಯ; ದಂಡು: ಪಡೆ; ದಳ: `` 
ನೃಪಸ್ಯೈನ್ಯಂ ”' (ಕಾರಂ. A ಅರಗಿಳಿವಿಂಡು ವಾರುವದ ಮೋಹರವಾಅಡಿ 
ವಿಂಡು ಬಿಲ್ಲುಬೀರರ ಪಡೆ (೪63: ೨೦೦) ; ಕಲಿ ರಾಧೇಯನೇ ವಜ್ರಾಂಗಿ 
ಯಲ್ಲೂ ನಮ್ಮ ಮೊಹರಕೆ (ಳುನ್ಮಾಳ. ೧23) ; ಕರಡಿಯ ಮೋಹರವ 
ಜಾಂಬವರು ತೋಜ್‌ದರೈದು ನಿರ್ಯುದವ (ತೊರ, ೪-೭-೨೨). ೨. 
ಯುದ್ಧ; ಕದನ : ರಕ್ಕ [ಸನಾಥ ಬೈವುದ ಕೇಳಿ ನೀಲನು ನಡೆದ ಮೋಹರಕೆ. 
(3380. ೩9-03) ; ಅಳಿಯನೀ ಮೋಹರದೊಳಲ್ಲದೆ ಫಲುಗುಣನ ಮಗನಿ 
ವನು ಬಲುಗೈಯುಳುಹಬಾರದು. (ಸುನ್ಮಾರ್ರೋ, 9-೨೭). ೩. (ಕಾಳಗದ) 
ಕಣ: (ರಣ)ರಂಗ : ವಿಗೆ ಕಾ ಳಗದ. ಮ್ಹೋಹರದಂತೆ ಭಕ್ತಿಯ ಛ್ಯಲಿಗೆ 
ಮುಕ್ತಿಯ ಬಿ:ಡಿನಂತೆ « ಕಂಗೊಳಿಸುವುದು ಗೌರನ ಕಾವ್ಯ (ನೋಳಿಪು. 
೩-೨): ೪. ಗುಂಪು; ಸಮೂಹ : ಒಡ್ಡ ನೆ ಮೋಹರಂ "| ಸ 06) 
ಮಂಜಿನ ಮೋಹರ ರವಯ ಕಿರಣದ ಕೆ ಕಸಲಾಪುದೆ (ತನ್ನವ-ಕ. ೪4೭-೯೨೯); 
ಗಗನದ್ದ ಮುಗಿಲ ಮೋಹರವ ದಾಳಿಯಲಿಯಜಕಿಯಟ್ಟಿ ಸುಂಟರುಗಾಳಿ 


ಮರುಳುಗೊಳಿಸುವ 


ಬಾ ಬಾ ಮೋಹನೆ 


ಸುಂದರಿ ನೀ ಬೇಗ 


ತಂ 


ಮ್ಲೋಹರಮೆನೆ 


ಯುರವಣೆ ನಿಂದವೊಲು (ಕುವ್ಯಾರ್ರೋ- ೬-೬೦); ಮತ್ತದುತಿಗಳೊಗ್ಗು 
ವಿಡಿದು ಬಂದವು . . . ಕಾರ್ಮುಗಿಲ. ಮೋಹರದಂದದಿಂ. ರತಿ 
05-04). [ದೇ.॥ ತೆಲು. ಮೋಹರ] 

ಮೋಹರ, ' ಮೊಹರು ` ನೋ. 


ಮೋಹರ್ಯ (ನಾ). [ಸಂಗೀತ] ಮದ್ದಳೆಯನ್ನು ಬಾರಿಸುವ ಒಂದು 
ಬಗೆಯ ಗತ್ತು : ಬೊಟ್ಟು ಮೋಹರ ಅರಿದೆ:ಬಿವಂತದಿರಾ ಎಂಬ ಕೂಟು 
ತಪ್ಪದೆ ಶುದ್ಧ ಭಾಂ ಠವಣೆಯೆಯ ಮದ್ದಳೆಗಳಂ ಬಾರಿಸುವ ಮದ್ದಳೆ 
ಕಾಅರಿಂ. aR, 3-೧೦ ಈ; ಪಿರಿದು ಬುರಿಸಿ ತೋಲ್‌ದರು ಮೋಹರ 


5 


15 


20 


ಗಳನು ಮರ್ದಳೆಯವರು (542. ೨-೬೩). 1?) 


ಮೋಹರಿಸು 


ಮೋಹರಂಬಡೆ (ಕ್ರಿ). ಗುಂಪುಗೂಡು ; ಹಿಂಡುಗಟ್ಟು : ಅಂತೊಯ್ಯುನೆ 

ಮುಂದೆ ಮೋಹರಂಬಡೆದು ತಳರ್ವ ಪುಸಿವಡೆಯಲ್ಲಿ Gp ೨೦೨). 
[ಮೋಹರೈ 4 ಪಡೈ) 

ಮೋಹರಂಬೆಜು (ಕ್ರಿ). ಎ ಮೋಹರಂಬಡೆ : ಸುರವ್ಯೂಹಮಂಬರದಲ್ಲಿ 
ಹೂಮಳೆಗಳಂ ಹಿಡಿದು ಮೋಹರಂಬೆಕ್ತು ನೋಡುತ್ತಿರಲು (64೧. 
0೬-೦೩). [ಮೋಹರ್ಯ _. ಪಟು] 

ಮೋಹರದೆಗೆ (ಕ್ರಿ). ೧. ಸೈನ್ಯವನ್ನು ಒಡ್ಡು, -- ಸಜ್ಜುಗೊಳಿಸಂ; 
ಯುದ್ಧಕ್ಕೆ ತೊಡಗು : ಧರ್ಮಜನ ಮೋಹರದೆಗೆವನತೆ. ಲೆ ರಥವ 
ಹರಿಸಿಂದ (ಕುಪ್ಮಾರ್ರೋ. ೨-೩೦)- ೨. ಗುಂಪುಗೂಡು; ಸಂದಣಿಸು; ಜಗದ 
ನಿಡುನಿದ್ರೆಯಲಿ ವೋಹರದೆಗೆದ ಮುಗಿಲೋ . . . ಕೈಕಾಲ್‌ ಮೂಡಿತೋ 
ನಭಕೆ (ಕುವ್ಮಾರ್ರೋ- ೩-೪); ಜಗದ ವಿಲಯದ ಮುಗಿಲ ಮೋಹರದೆಗೆದ 
ವೊಲು ನಭವೈದೆ ಶಾಖಾಮೃಗದ ಮಯವಾಯ್ತುಣುಗ ಕೇಳುಬ್ಬ ನ್ಪಿರದ 
ಕಪಿಬಲದ (ಕರಣ: ೬-೬-6೪). [ಮೋದರ್ಮ . ತೆಗ] 

ಮೋಹರಮಲ್ಲ (ನಾ). ಯುದ್ಧ ದಲ್ಲಿ ಶೂರನಾದವನು ; ಕಲಿ; 
ಭಾರದ್ವಾಜನಿರ್ದನವೂಳಲೊಡೆ ನಿವ ಮೋಹರಮಲ್ಲ ಕೃ ಪವನ ಣು. 
ಶೋಭೆಯಿಂದೆದುಗಳ ಲಲಿತ ಸೈನಿಕದುಲ್ಲ ಭೀಮವಿಜಯಾಸ್ವ ದೆಂದಳಿದು 

ಆ ಕಣ್ಣೆ ಮಂಗಳಮಂನಾಗಿಸಿದುದಾ ಗೋತ್ರಂ (ತಂದಿಮಾ- 
[ಮೋಹರ್ಮ _.. ಮಲ್ಲ] 

ಮೋಹರೆಸ (ನಾ). ೧. ಅನುರಾಗ ; ಪ್ರೀತಿ : ಕೌತುಕಬೇಂ ಪೆಂಡಿರೊಳ್ಳ 
ಭೀತಿರಸಂ ಮೋಹರಸಮನೊತ್ತರಿಸುಗುಮೇ (810. ೩೨೨೩. ೨. ಮದನ 
ಜಲ; ಮದನದ್ರವ : ನಿಟ್ಟಿಸಿ ನೋಡಿದ ಪುರುಷಗೆ ಮೈ ಜುಮ್ಮ್ಮುದಟ್ಟಿ 
ರೋಮಾಂಚನವೆಸಗಿ ಕಟ್ಟೆಟಕದೆ ಮೋಹರಸವುಬ್ಬ ನೆಟ್‌ ಪೊಜಯುಟ್ಟು 


೨-೪೦). 


ಸೂಸುವುದಂಗದಿಂದ (ಕಂಠಂ. ೦೦-೦೪). [ಸಂ.] 

ಮೋಹರಿ, "ಮಾರಿ ` ನೋ. 

ಮೋಹರ್ಮಿ " ಮೊಹರು '' ನೋ. 

ಮೋಹರಿಸು, ಮೋಹಳಿಸು (ಕ್ರಿ. ೧. ಮುತ್ತಿಗೆ ಹಾಕು; ಧಾಳಿ 
ಮಾಡು : ಮೋಹರಿಸಿದುದಾದೀಶನ ಚತುರಂಗವಾಹಿನಿಯತಿರೋಷದಲಿ 


ಟ್ರಿಂ. ತುಜುಗಿ ಗಂಧೋತ್ಯಟನ ನಿಜಮಂದಿರದ ದಳ 
ಮೋಹರಿಸೆ (ಶೇತಂತ- ೦೧-೪) : ಸೈಂಧವ ಬಿಲುದುಡುಕೆ ಮೋಹರಿಸಿದರು. 
ಭೂರಿಶ್ರವಾದಿಗಳು (ಕುಣ್ಮಾರ್ರೋ. ೪-00. ೨. ಎದುರಿಸು ; ಪ್ರತಿ 
ಭಟಿಸು : ಇದುವೆ ನೀಂ ಮೋಶರಿಸಿ [`ಾ೫೦. ಮೋಹಿಸಿ] ನಿಂದುದಕಿದು 
ಬಳಿಕೊಂದುತ್ತರ ಮಗುಳ್ಹುದಕಿದು ನಿನಗೆ ಕೊಳ್ಳೆ ಕೈಂದು ಮೂದಲಿಸುತೆ 
ರಘುಜನೆಚ್ಚಂ (ಕುಮುರಾ- ೨-೩೫) ; ಶಕುನಿ ಪೋಡರಿಸಿದನು ಹ, ಸಮಸಪ್ರಿಳರು 
ದೇಖಗೊಡ್ಡಿದರು (ಕುವ್ಮಾಕ:'3೪): ಹ. ಮುತ್ತು ; ಆವರಿಸು ; 
ಕವಿ: ಸತ್ಯಲೋಕದ ಧಾಮವನು ಮೋಹಂಸಿ ಮುಚ್ಚಿತು. ತಮಸಿನೊಡ್ಡ 
ವಣೆ (ರಕ. ೪-03) ; ಪರಿದು ಕಾರ್ಮುಗಿಲು ಚಂದ್ರಗೆ ಕವಿದಂತೆ ಮೋಹ 
'ಸುವುದೊಡನಂಧಕಾರ (ಜತ: ೦೪-೦); ಬಗೆಬಗೆಯ ಮುಗುಳು 
Fes ಸಲಿನ ಹೊಜಲ್ಲಿಗಳ ಕಣಿಗೊಟ್ಟು ಮನವ ಮೋಹರಿಸುತ್ತಿದೆ (66, ಐ 
ಇ) ೪. (ಸೈನ ವು ಸಜ್ಜಾಗು ; ಅಣಿಯಾಗು : ಕಾಲಾಳು 
ಮುುಕೊಳಿಸಿ ಅರಸಸನೆಜರುಸಹಿತ ಕೃಷ್ಣನ ಬೆರಳ ಸನ್ನೆಯೊಳ್ಳೆದೆ ಬಿಡೆ 
ಮೋಹರಿಸಿ ನಿಂದುದು (ಕುಪ್ಕಾರ್ರೋ. 9-33) ; ಮೋಹರಿಸಿ ಕೆ 
ನಿಲೆ ಕಣುಗಾಡಿಯೆಳೆಗೊರಳನು' ಮುಟ್‌ಯ ಬಿಸುಟು ಹಡೆದ ತಾಯ್ದಾವೆ 
ಶೋಳವನೆಂದ ಚಾಣೂರ (ಬಳ್ಳರಾ: ೨೨-೩೦) ; ಸರಕಾರದ ಪಡೆಯವರೂ 
ಸತ್ಕಾಗ್ರಹಿಗಳೂ . . . ಎದುರಾಗಿ ಮೋಹರಿಸಿ ನಿಂತರು (ಕರರೀ.- ೦6). 
೫. ಯುದ್ಧಕ್ಕೆ ಸೈನ್ಯದ ವ್ಯೂಹವನ್ನು ರಚನೆಮಾಡು: ಸಾಹಸ 
ಪನಜಗನೆನಾ ಹರನನೊಡ್ಸವ ವೆ ತನಗೆ ಮೋಹರಿಪೆ(ಣಣ್ಲಾ. ಸೆ] ಶಿವ ಗ: 


ಸ 


06-309) ; 


ಮೋಹಲತೆ 


. ಮೋಹರಿಸುವೆನು] ಸದಾಚಾರ ವ್ಯೂಹವ ತನಗೆ (ದೀಕ್ಷಾರೋ- ೨೦-೩೭೦) ; 
ತನ್ನ ಸಚಿವನೊಳು ಬಲವಂ ನೆರಪಿ ಮೊಹರಿಪುದೆಂದು ಬೆಸನನು- ಕೊಡಲು 
ಹ. ಸಜ್ಜುಗೊಳಿಸು ; ಅಣಿಮಾಡು : ಸಿದ್ಧ 
ಮಣಿಮಯಸಾರಿವಲಗೆಯನಂದು ಮೋಹರಿಸಿದರು 
ಜೂಜಿಂಗೆ (ಕುನ್ಮಾಸ- 0೬-98) - ಓ. ಗುಂಪುಗೂಡು ; ಸಂದಣಿಸು ; 
ಒಟ್ಟುಗು: ತರಣಿ ಶಶಿ ರುದ್ರಾದಿಗಳು ಮೋಹರಿಸಿದರು ಮುಂಗುಡಿಯ 
ಲಿಂದ್ರನ (ಸಂಳಕ: ೩೭-೩6) : ಧರಣಿಪನ ಕೈಸನ್ನೆಯಲಿ ಮೋಹರಿಸಿ ನಡೆ 
ದುದು ಸೇನೆ (ಕರಾ - ೪-೬-೨) ; ಮೋಹರಿಸಿ ಬಂದು ಮುುತ್ತಿಗೆಯನಿಕ್ಕಿ 
ಕೊಂಡಿರ್ಪೆಳವಿಸಿಲ್ಲಳೆನಲು . - -ಪೊನ್ನ ಕೋಂಟೆಗಳ ಕಾಂತಿಗಳ್ಳಿದೆ ಮುಸುಕಿ 
ಕೊಂಡೆಸೆದಿರ್ದುವು (ಕೈ ಬಳಾ, ೧೬-೭) ; ಸಿಡಿಲ ಪಡೆಯಂತೆ ಮೋಹರಿಸಿ 
ಶರವರ್ಷಮಂ ಕಜ'ವುತ್ತೆ ನಿಜಬಲಂಬೆರಸು ಕಡಂಗಿ ಕವಿಯಲೊಡನೆ (ಉಕ: 
೬-೦೦೦ ನ). ೮, ಹೆಚ್ಚಾಗು ; ಅಧಿಕವಾಗು : ನಲಿದುಡೆ 
ಸುಖಂ ಸುಳಿದಾಡೆ ಲೀಲೆ ಮೋಹರಿಸೆ ಗಳಂ ಚಮತ್ಕರಿಸೆ . , - ಕೂಡಿದರ್‌ 
(೧06. ೩-36); ಮೋಹನಂ ಮೋಹರಿಸೆ ಗಾಡಿ ಪರಿದಾಡೆ ಪೊಸ ದೇಶಿ ಸೂಸೆ 
5 ೬ ಪಡೆದು ಕೃತಿಯಂ ಶಿವಾರ್ಪಿತವನೆಸಗುವ ನಿನ್ನ ಸೈಪಿಂಗೆ ಸಾಟಿ 
ಯುಂಟೇ (ಕದ್ಮರಾ: 0-40) ; ಮೋಹರಿಸಿದ : ಮಮತೆಯೊಳೆಯ್ತರುತತಿ 
ಹಾಹಾಕ್ರಂದನಮೆಂ ಮಿಗೆ ಮಾಡುತ್ತ (ಇಡುಕಾ- ೯-೨6). ೯. ಗುರುತಿಸು; 
ಕಾಣಿಸು : ಶ್ರೀಹರಿಯಣುಗಿನಣುಗನತಿಮುದದಿಂ : ತನ್ನೆಳವರೆಯದೊಳು 
ಮೋಹರಿಸಿದ' ಮೂರೇಖಿಯ ತೆಜನೆನಲಾ ಹೆಣ್ಗಳ ರನ್ನೆಗೆ 
ರಾಜಸಿದುವು ತಿವಳಿಗಳು (ರುಣ. 8-೩85)... ೧೦. ಸೇರು: ಜೊತೆ 
ಗೂಡು: ಏಕೆ ನಿಮಗೀ ಚಿಂತೆಯಿಂದೆರಡೌಕಿದವು ದುಷ್ಕಾರ್ಯಸಂಧಿ 
ವಿವೆಕನಿಕರದಲೊರೆದು ಮೊಹರಿಸೊಂದು ಬಂಹೆಯ.ರಿ (ಕುವ್ಮಾಳ. ೦೨-೬೦); 
ನಳಭೂವರನು ನಿಜಸತಿಸಹಿತ ಹೊಕ್ಕನು ನಿಷಧಪಟ್ಟಣವ ಮೊಲ್‌ವ ಶಂಖ 
ಮೃದಂಗ ಭೇರಿಗಳುಉುಬಿ ಧಂಧಣಿರೆನಲು ಮೋಹರಿಸಲಾ ನಿಸ್ನಾಳತತಿ 
ಘನವಾದ್ಯ ಘೋಷಿಸಲು (544: ೩-೩೩) - ೧೧: ಒಟ್ಟುಗೂಡಿಸು; ಸೇರಿಸು: 
ಸರಸಿಜಾಯತದಂದವನು ಮೋಸರಿಸಿ ಮುಂಚುವ ಪರಿಮಳವನಂದರಸಿ 
ಬೀಲುತ ಬಂದು ' ಹೊಕ್ಕಳು ರಾಜಮಂದಿ5ವ 
೧೨. ತುಂಬಿಕೊಂಡಿರು; ' ತುಂಬಿರು:  ಮೋಹರಸಿ ` ಪೊದಲ್ಜ 
ಪೊಚ್ಚಪೊಸಜೆ:ನ್ನೊಡನಂ , ಪಿಟಿವಂದು ಸೋರ್ದ ಜೇಂಜರಿ 
ದೊರೆವಡದೀ ಕುಮಾರ ಚಿಕದೇವನ ತಾನದ ಪೋಡಶಾಂಶಮಂ (8 
೪-00). ಮೋಹಳಿಸು : ೧೧. ಲಳಿಯ ಲಹರಿಯ ಲಗ್ಗೆಗಳ ಮೋಹೇಸಿ 
ಬಿಲುರೋಂಕಾರರವದಿಂದುಲಿವವನು ಕಲಿಕರ್ಣನು (ಕಣಾಂ. ೬-೩೭)- ಐ 
ಇದು ಪ್ರಾಸಕ್ಕಾಗಿ ಮಾಡಿಕೊಂಡಿರುವ ರೂಪ: 
[ಮೋಹರ್ಮ 4 ಇನ್ನು. ತಲು. ಮೊ:ಹರಿಂಚು. `ಮೊಹರಿಂಚು) 
ಮೋಹಲತೆ (ನಾ). (ವಶೀಕರಣದ ಮದ್ದಿಗೆ ಬಳಸುವ) ಒಂದು 
ಬಗೆಯ ಬಳ್ಳಿ : ಮೋಹಲತೆಯಂ ಧೂಮಕುಣಿಕೆಯಂ ಗಿರಿಕರ್ಣಿಕೆಂ 
ರುದಂತಿಯಂ  ಚಾರಿಕೆಯಂ ಆಧೋಪುಷ್ಟಿ ಎಂದು ಸಬ್ಬಸೀಗೆಬೀಜಮಂ - 
ಕೂಡಿ ತಿಲಕವನಿಡಲು ತ್ರೈಲೋಕ್ಕವಶಮಪ್ಪುದು (ಕವಚ. ೨೬). 
[ಸಂ. ಮೋಹಲತಾ] 
ಮೋಹವೆಚ್ಚು (ಕ್ರಿ). ಪ್ರೀತಿಯು ಹೆಚ್ಚಾಗು; ಅನುರಾಗವು ಅಧಿಕವಾಗು; 
ಒಚ್ಚೇರೆಗೈಯೊಳು ನೀರ ಮೊಗೆದು ಮೋಹವೆಚ್ಚಿ ರಂಗನ ಮೇಲಿಡಲು 
(ಕಂನವ ೨೩-೦೨೨)- [ ಮೋಹ್ಯ 4 ಪೆಚ್ಚು (-ಪೆರ್ಚು) ] 
ಮೋಹವೆಣ್‌ (ನಾ). ೧. ಮರುಳುಗೊಳಿಸುವ ಹೆಣ್ಣು; ಆಕರ್ಷಿಸುವ 
ಹೆಂಗಸು. ೨. ಜಾರೆ; ವೇಶ್ಯೆ. 
ಮೋಹವೆಂಗಳು (ಬಹುವ): ಮುದದಿಂದ ರಾಜಿಸುತಿಹ ಮೋಹಮೆಗಳ 
ಸದನಪಂಕ್ತಿಯ ಲೋವೆಯೊಳಗೆ ಮದನವಿಲೂಸವ- ತೋರ್ಪ 'ಪುತ್ತಳಿಗ 


133ಂರಪು- 6-83)- 
ಪಡಿಸು: ತಂದು 


ಚಿತ್ತೆ 


(ಕುಪ್ಮಾಪಿ- ೦-೨6). 


೭೪೯೩ 


ಳೊಪ್ಪಿದುವತಿಚೆಲುವಿಕೆಯಿಂದ (ಕಂ: ೬-೪). [ಮೋಹ್ಯ 4 ಪೆಣ್‌) 
ಮೋಹಶಾಸ್ತ್ರ (ನಾ). ಅವಿದ್ಯೆಯನ್ನುಂಟುಮಾಡುವ ಶಾಸ್ತ್ರ ; ಅಜ್ನಾನ 
ವನ್ನುಂಟುಮಾಡುವ ಶಾಸ್ತ್ರ: ಅವು ತಾಮಸಂಗಳುಂ ಮೋಹಶಾಸ್ತ್ರಂಗಳುಂ 
ಅಸಾಕ್ಷಿಕಂಗಳುಮಾಗಲಾಗಿ ಪ್ರವ 'ಳಾಗಲರಿಯವು. 
[ಸಂ.] 
ಮೋಹಸಲೆ ` ಮೊಹಸಲೆ ನೋ. 
ಮೋಹಳ (ನಾ). ಕತ್ತಿಯ ಹಿಡಿ ; ಕಠಾರಿಯ ಹಿಡಿಕೆ ; “ಪಾಳಿ ಪರಂಜು 
(ಮುಂಗರಾ- 56-8೬) ; ಖಡ್ಗದ ಮೋಹಳ. 


(ಹಾರ. ೪೪)- 


[[೫೨- ರೌ ಕೈದುಡುಕಿ . . . ತ್ರಿಪುರಾಂತಕಾ ಎನಲು (0ಸತ್ಯ. ೨6-೩೪), 
ಕಠಾರಿಯ ಮೋಹಳದ ಮೇಲಿಟ್ಟ ಗಲ್ಲದ ಘನಶೋಕವಸ್ನಿಯ 
ಮೇಹುಗಾಡಿನ ಮನದ ಕೌರವನಿತ್ತನೋಲಗವ (ಕುನ್ಮಾರ್ರೋ- 0-03) ; 
ಹೊನ್ನ ಮೋಹಳದ ಕಠಾರಿ ಕತ್ತುರಿಬೊಟ್ಟು ಚಿನ್ನದ ಕಯ್ಯಂಬು ಮೆಲ್‌ಯೆ 
(ಕುರಾಸ30- ೪0-0): [.-ತೆಲು. ಮೋಹಣ] 

ಮೋಹಳಿಸು ' ಮೋಹರಿಸು 


' ನೋ. 


38 | ಮೋಹಾಂಧ (ನಾ): ವ್ಯಾಮೋಹದಿಂದ ಕುರಃಡಾದವನು .;ಮುಂದು 


ಗಾಣದವನು: ಕಪಟಪ್ರಾಪಂಚಜಾಳಾವೃತನೆನಧಿಕಮೋಹಾಂಧನೆಂ (ಸುಳಾನೂ. 
೩-94); ಮಂತ್ರಿಪುತ್ರಮೋಹಾಂಧನಾಗಿ ಕಂಬನಿಗರೆಯತೊಡಗಿದ (ಅಕ್ರಮ 
೬0) [೫ಂ.] 

ಮೋಹಾತುರ (ನು). ವ್ಯಾಮೋಹದಿಂದ ತವಕಿಸುವ ವ್ಯಕ್ತಿ: ಸುವಿವೇಕ 
ವುಂಟೆ ಮೋಹಾತುರರೊಳ* (ಏು್ಮಕಾ . ೩-03): [ಸಂ.] 
ೀಹಾಪೋಹ (ನಾ). [ಕಾವ್ಯಮಾ] ಅಪಹ್ನುತಿಆಲಂಕಾರದ ಒಂದು 
ಪ್ರಭೇದ ; p ಮೋಹಪರವಶತೆಯಿಂದಾಗಿ ವಸ್ತುವಿನಲ್ಲಿರುವ 
ಗುಣಗಳನ್ನು ಅಲ್ಲಗಳೆದು ಬೇರೆ ಗುಣಗಳನ್ನು ಆರೋಪಿಸಿ 
ವರ್ಣಿಸುವುದು : ಅಮೃತಮ%ಯಕಿರಣನೆಂಬುದುಮುಮರೆದು ಶಿಶಿರಾಂಶು 
ಮೆಬುದುಂ. ಶಶಿಗೆಂದುಂ ಸಮನಿಸಿ ವಿಷಕಿರಣನುಮನಲಮರೀಚಿಯುಮೆಂದೆ 
ನಲೈ ಮೋಹಾಪೋಹಂ (೪೭0. 4-064). [ಸಂ.] 

ಮೋಹಾಲಸ್ಕ, (ನಾ). ಎಚ್ಚರ ತಪ್ಪೆವುದರಿಂದುಂಟಾಗುವ ಜಡತೆ : 
ನಿದ್ರಾಲಸ್ಯ ಹೆಚ್ಚಾಗಿರುತ್ತದೆ. ಕೆಲಪುವೇಳೆ ಮೋಹಾಲಸ್ಯವುಂಟಾಗುತ್ತದೆ 
(60ರೋ. ೭೫). [Xe.] 


39|ಮೋಹಿ (ಗು). ೧. ತಬ್ಬಿಬ್ಬುಗೊಳಿಸುವ ; ದಿಗ್ಭ್ರಮೆ ಹಿಡಿಸುವ. 


೨. ಮರುಳುಗೊಳಿಸುವ. ೩. ಮೋಹಕವಾದ; ಆಕರ್ಷಕವಾದ; 
ಸುಂದರವಾದ : * ಮೋಹಿವೆಣ್‌ ' ಪರಾ. (ನಾ). ೪. ಅಂದ; 
ಮನೋಹರತೆ. ೫. ಮೋಹಕ್ಕೊಳಗಾದವನು ; ಮೋಹಪರವಶ 
ನಾದವನು : ' ಮೋಹಿಯಲ್ಲದೆನ ನೋಡದಿರು ಮೋಹವ ಬಲ್ಲವನೆಲ್ಲವ 
ಬಲ್ಲನೆಂದಾ ಹಾದಿಯೊಳಗಾಡುತಿಹರು (ಠಂ. ೪೭-೫೪)- [ಸಂ. ಮೋಹಿನ್‌] 

ಮೋಹಿಂ "ಮೊಹಿಮ್ಮು ' ನೋ: 

ಮೋಹಿಚಕ (ನಾ). ಒಂದು ಬಗೆಯ ಸಸ್ಯ; ಕಿಂಶುಕ ; “ ಮೋಹಿಚಕ 
[೫೫ ಹೀಚಕ, ಹಿತಚಕ]ಮಾ ತ್ರಿಪತ್ರಕಂ ಕಿಂಶುಕಾಖ್ಯಂ” (ಮಗರತ 

[?) 


41-39): 


«0|[ಮೋಹಿತ (ಗು). ೧. ತಬ್ಬಿಬ್ಬಾದ ; ಭ್ರಮೆಗೊಂಡ. ೨. ಮರುಳಾದೆ; 


ಆಕರ್ಷಣೆಗೊಂಡ- (ನಾ). ೩. ಮರುಳಾದವನು ; ಆಕರ್ಷಣೆ 
ಗೊಂಡವನು ; ಮೋಹಗೊಂಡವನು : ಆನು ಘಳಿಸಿದ ಒಮ್ಮನಕ್ಕೆ 
-ಅಗಲದೆ ಮೋಹಿತನಾದ (0ನ: 699); ಅಂಗರಕ್ಷೆಯ ಮಾಡಿ ಮೋಹಿತನಲ್ಲ 
ಮೂಜಗಕೆ . .. ಪರತರವಸ್ತು ನೋಡೀತ  (ಕುನ್ಮಾಣ. ೯-೭೦); 
ನದಲ್ಲಿ ಮೋಹಿನಿ ನಾರಾಯಣಿ ಸುಳಿಯಲೊಡಂ ಮೋಹಿತರಾದರ್‌ 
ಜರ್‌ (ಹಬ್ಮಾರೆ. ೬-೨೬). [ಸಂ.] 


ಮೊ: 


ಮೋಹಿನಿ (ನಾ). ೧. ಮೋಹಕವಾ ರೂಪವುಳ್ಳವಳು ; ಚೆಲುವೆ: 
ಮೋಹಿನಿಯರ ಮೋಹಪಾಶ ಹೊಂಬಣ್ಣದ ರಾಹುಗಳಿನೆ ವೈರಿಶಶಿಗೆ 
ರೂಪಿಸಿ ಶೃಂಗಾರವೀರದೊಳುಜಾನುಬಾಹುಗಳೆಸೆದುವಾ ನೈಪನ (ತ. 
೬-3೭) ತನ್ನೆ ಮನಸ್ಸ ನ್ನು ಮರುಳುಮಾಡಿರುವ ಮೋಹಿನಿಯ ಕ್ಕ 
ಹಿಡಿಯುವ ಹಾಗಿಲ್ಲ! ' (ಹೂತ್ಸು: ೧೪೩); ನೀ ತಾಯಿಯೆನಲೊ ನೀ 
ಮಾಯಿಯೆನಲೊ ಮೋಹಿನಿಯ ಮೋಹನಾಂಗ 2 
೨. ಒಬ್ಬ ಅಪ್ಸರೆಯ ಹೆಸರು ; ಫರೆಯ ನಾರಿದ: 


(ಸೂರ್ಯಶಾ, 3೭-೪)- 


ಚರಣದುಗುಟಕೆಣೆಯಹಳೆ (ಕತ, 00-02. ೩. ಸಮುದ್ರಮಥ್ಥ 
ನಂತರ, ಅಮೃತವನ್ನು ಹಂಚುವ ಕಾಲದಲ್ಲಿ ರಾಕ್ಷಸರನ್ನು 
ವಂಚಿಸಲು ವಿಷ್ಣುವು ಧರಿಸಿದ ಸ್ತ್ರೀರೂಪ : ಮೋಹಿನಿ. . . ೪ 
ಚಾಮುಂಡಿ ೫ ಯಿಂದ))ಣೀ (೪೪. ೪ (1), ತರುವ. ೨೬೬-೨ 39ನೆಯ ಶತ)- 
೪. ಸಂಂದರಸ್ತ್ರೀಯ ರೂಪವನ್ನು ಧರಿಸುವ ಒಂದು ದುಷ್ಟ; 
ಹೆಣ್ಣುಪಿಶಾಚಿ ; ಹೊನ್ನೆಮರದಲ್ಲಿ ಬೊಬ್ಬರ್ಯ . . , ತೆಂಕಿನ 
ಪಾವಟಿಗೆಯ ಎಡದ" ನೆಲ್ಲಿಮರದಲ್ಲಿ ಮೋನಿನಿದೆವ್ವ . - , ಇವುಗಳೆಲ್ಲಾ 
ಕೊಳದ ಸುತ್ತಲಿನ ಮರಗಳಲ್ಲಿವೆ (ತದ್ಮಸು ೨೭), ೫. ಆಕರ್ಷಿಸುವವಳು; 


ವಶೀಕರಣ ಮಾಡುವವಳು; ಈಗಿನ ಹುಡುಗಿಯರೇನು. ಮಾಯಾವನಿ 
ಯರು. ಮೋಹಿನಿಯರು (4: ಅ): ೬: ಒಂದು ಬಗೆಯ 


ಯಕ್ಷಿಣಿ ಇಂದ್ರಜಾಲ ; ಮಣ್ಣಿನ ಮನೆಯ ಕಟ್ಟಿ ಮಾಯಾ 
ಮೋಹಿನಿಯೆಂಬ ಮಹೇಂದ್ರಜಾಲದೊಳಗುಗಿ . (ಮುಶಾರೇ- ೭. ೦೩-೩೦೨). 
೭. ಮೂರ್ಛೆಬರಿಸುವ ಒಂದು ವಿದ್ಯೆ: ಜೃಂಭಿನಿ ಸ್ತಂಭಿನಿ ಮೋಹಿನಿ 
ಸರ್ಷಪಿ ತಾಳೋದ್ಭಾಟಿನಿ ವಿದ್ಯಾಮಂತ್ರಚೂರ್ಣ ಯೋಗಘುಟಿಕಾಂಜನ 
ಮೆಂದಿವು ಮೊದಲಃಗೊಡೆಯ ತಸ್ಮರಶಾಸ್ತ್ರಂಗಳೊಳುದಮಾನುಂ ಕುಶಲ 
ನಂತಪ್ಪ ಕಳ್ಳಂ (ಸತ್ಮಾಉ- ೦೨-೧೩). ೮. ಒಂದು ಬಗೆಯ ಸಸ್ಯ; 
“ಮೋಹಿನೀ -ಮೂರುನಿಲೆಯುವ್ಮುತ್ತ, ಎಲಚಿ, ಆಲದೆಲೆ” (೬40. 0೩೦). 
೫೦. ಮೋಹಿನೀ] 

ಮೋಹಿನಿಆಟ್ಟಂ (ನಾ). (ಕೇರಳದಲ್ಲಿ ಪ್ರಚಾರದಲ್ಲಿರುವ) ಒಂದು 
ಬಗೆಯ ನಾಟ್ಯಪ್ರಭೇದ : ಕಥಕ್ಕಳಿಯಲ್ಲದೆ. ಕೇರಳದಲ್ಲಿ ಓಟ್ಟಂ 
ತುಳ್ಳಾಳ*. ಮೋದಿನಿಆಟ್ಮ ಸಿಂ ಮುಂತಾದ ನಾಟ್ಕಪ್ರಭೇದಗಳು ಇವೆ (ಕಾಕರ- 
೩೩೭) ; ಕಥಕಳಿಯ ಜೊತೆಗೆ ಕೇರಳದಲ್ಲಿ ಮೋಷಿನಿಆಟ್ಬಂ ಎಂಬ ಕಲೆಯೂ 
ಪ್ರಚಾರದಲ್ಲಿದೆ (೫ನ. ೦೬) ; ಮೋಹಿನಿಆಟ್ಟಂ ಕೂಡಾ ಕೊಂಚಮಟ್ಟಿಗೆ 
ಶಾಸ್ತ್ರೀಯನೃತ್ಯವೆನಿಸಿದ್ದು ಪೂರ್ಣ ಜುನಪದನೈತ್ಯದಲ್ಲ (ಕಾರಾ. 
' ಕಥಕ್ಕಳಿ ' ಬರಾ. [.- ಮಲ. ಮೋಹಿನೀಯಾಟ್ಬಮ*] 

ಮೋಹಿನೀಗಜ (ನಾ). ಶ್ರೀಶೈಲದಲ್ಲಿರುವ ಒಂದು ಕಲ್ಲಿನ ಆನೆ; 
P ” ಶ್ರೀಶೈಲದ ಬಿಲ್ವವನಕ್ಕೆ ಸೇರಿದ ಕಲ್ಲಾನೆ. ಆದರ ಮೇಲೆ, 
ಸಾಧಕನು ಹತ್ತಿದರೆ ಅದು ಎತ್ತರಕ್ಕೆ ಎದ್ದು ನೆಲಕ್ಕೆ ಕುಗ್ಗಿ ಸಾಧಕನು 
ಬೀಳುವ ಹಾಗೆ ಮೈಕೊಡವಿ ಹೊರಳಿ ಹಾರಿ ಚಕ್ರದಂತೆ ಗಿರ್ರನೆ 
ತಿರುಗಿ ಫೀಳಿಟ್ಟು ಬೆದರಿಸುತ್ತದೆ. ಇದಕ್ಕೆಲ್ಲ ಸಾಧಕನು ಹೆದರ 
ದಿದ್ದರೆ ಆಗ ಅದು ಮೆಚ್ಚಿ ಇಷ್ಟಸಿದ್ದಿಯನ್ನು ಕೊಡುತ್ತದೆ ” 
(ಸಿದ ೫. ಬಿನ್ನಿ: ೦೭೭) ; ಮೋಹಿನೀಗಜವನದರುತ್ತಾ ಕುಮಾರಧಾರೆಯ 
ನಾನುತ ನಡೆದು ಭಾಪು ಸಿದ್ಧಕುಲಪತಿಯೆಂದು ಭೈರವಂ ಕೈ 
ಮುಗಿದನು (46 ೩-5) ; ಮೋಜಿನೀಗಜವನಡರ್ದಿಳಿದು [Ce 
9೦೯-೨೨) ; ಅಲ್ಲಿಯುಜ್ಞಲವೆನಿಪ ಕಲ್ಲಾನೆ ಮೋಹಿನೀಗಜವೆಂಬ ಪೆಸರ:ದ 


. 03೯). 


ಮೆಸೆದಿರ್ಪುದು. . . ಇಷ್ಟಸಿದ್ದಿಯನೀವುದಾ ಮೋಹಿನೀಗಜಂ ಬಿಲ್ಹವನದೆ 
(ಶಾಸೋಪು- 3-೩೬)- [xc] 48 
ಮೋಹಿಮು ಮೊಹಿಮ್ಮು' ನೋ. 


೭೪೯೪ 


ಮೋಹಿಸ್ಕು 


ಮೋಹಿಬೆಣ್‌. ಮೋಹಿವೆಣ್ಣು (ನಾ). ೧. ಮೋಹಕವಾದ ರೂಪ 

ವುಳ್ಳವಳು ; ಮೋಹ ರಾಗ ದ್ವೇಷ ಹಾಸ್ಯ 
ಓವೆಣ್ಣಾಸೆಯಿಂತೀರೇಳ ಬಿಡಬೇಕು (6605 ೭೦-೮೦). ಮೋಡಿದೆಣ್ಣು 
೧. ಮುಡಿಯ ಕಟ್ಟುವರು ದಿವ್ಕಾಂಗಕಾಭರಣದ ಕೊಡಿಸುವ ಮೋ! 
ಗಳು ಬಡದಾಗ ಪರಿದುಳೆದನು ತಿಗುರುವ ಹೆಂಗಳೊಡನೈತಂದರರ್ತಿಯ 
(ಕುನರಿ- ೯.೩೯), ೨. ಮರುಳಾದವಳಿ ; ಮೋಹಕ್ಕೆ ಸಿಲುರಿದವಳು ; 
ಕಡುಕೂರ್ತ ನಲ್ಲರ... 
(ಕುರಾಸಾಂ- ೩3-4). 

ಮೋಹಿವೆಂಗಳು. (ಬಹುವ) ; ನಿಟ್ಟಿಪ ಮೋಹಿವೆಂಗಳ ದಿಟ್ಟಿ ಕದಪಿಗೆ 
ತೊಟ್ಟನೆ ತಾಕದಂದದಲಿ ಇಟ್ಟ ಕಸ್ತುರಿರೇಖೆಯೊಲೆಪನ್ನ ಬವರಿಯ ಸೃಷ್ಟೀಶ 
[ಮೋಹಿ 4 ಪೆಣ್‌] 


ಚೆಲುವೆ: 


3 


ಬಿಗಿಯಪ್ಪಿಕೊಳ್ಳಿದೆ ಬಿಡುವರೆ ಮೋಹಿವೆಣ್ಣುಗಳು 


ನಾರೆನಗುಸಿರೆ (ಕನು. ೨೫-೩9). 
ಮೋಜಿವೆಣ್ಣು * ಮೋಹಿವೆಣ್‌' ನೋ- 
ಮೋಹಿಸ್ಕು (ಕ್ರಿ). ೧. ಹೊಡೆಯುವಂತೆ ಮಾಡು ; ಬಡಿಯುವಂತೆ 

ಮಾಡು ; ಅಪ್ಪಳಿಸುವಂತೆ ಮಾಡು : ಆತನ ನಿವಾಸದೊಳು. ಬೆಟ್ಟಿವಂ 

ಕೈಯಿಕ್ಕಿ ಸೆಳೆದು ವಾರಾಸಿಗಡುಕುವ ಕರಿಗಳುಂಟಿವಂ ತಂದೀ ಕದಕ್ಕೆ ಮೋಹಿಪೆ 
ವೆಂದರು (ನುತ. ೪-೫): ೨. ಒಂದರೊಡನೊಂದು ಬಡಿದಾಡು ; 
ತಾಕಲುಡು ; ಅಲಗಲಗು ಮೋಹಿಸಿದಲ್ಲದೆ ಕಲಿತೆನವ ಕಾಣಬಾರದು 

(ನ: ೬೬೭). ೩. ಮೇಲೆಬೀಳು ; ಮೇಲೆ ಎರಗು; ಅಡಸಿ 

ಚಿದ ಶೂಲಿಗೆಯ ರಥಗಡಣೆಯಲಿ ಕರಿಘಟಿಗೆ ಚೋದರು ಕಡದು 

ನೂಕಿದರದುವು ತೇಜಿಯ ನಿಲಿಸಿ ಮೋಹಿಸಿದ (ಕುತ್ಮಾರ್ಟೋ- ಶಂ. ೨೬೩-೨). 

೪. ಅಡ್ಡಗಟ್ಟಿ ನಿಲ್ಲು; ಪ್ರತಿಭಟಿನು : ಆ ಹಿರಣ್ಯಕನಸಮದೈತ್ಯ 

ಕದಂಬದಲಿ ರೂಹಿಸಿದ ನರಕೇಸರಿಯ ರೌದ್ರಾಟೋಪದಂದದಲಿ ` ಮಸಗಿ 

ಮಾರ್ಬಲದಿದಿರಿನಲಿ ಮೊಹಿಸಿದನೈ (ತೂರಂ. ೩-೬-೬). ೫. ತಿವಿ; 
ಚುಚ್ಚು ; ಇರಿ: ಮಸೆದ ರೂರಲಗು ಸಹಸ್ರ ಮೋಹಿಸುವಂತೆ ರಸಥುಟಿಕೆ 
ಯೊಂದೆ ಮೊನೆಮೊನೆಗೆ ಬಂದಾನುಂತೆ (ತನ್ಕಥ. ಕ. ೬೦೩-೦೩೪೫); ಬಂದು 
ಸಾಷ್ಟಾಂಗಪ್ರಣಾಮದಿಂ ಮದಿಸುತ್ತಿರೆ . . . ತನ್ನ ಕರವಾಳ ಮುೂೂದೆ 
ಕೊರಳಿಗೆ ಮೋಹಿಸಲು (084. ೨೭-4೦): ಓಸರಿಸಿ ಕರಪನವನಿಯೊಳ್ಳರ್ದಿ 
ಖಂಡೆಯವನುಸುರದಿ ಜಡಿದು ಹೆಡತಲೆಗೆ ಮೋಹಿಸುತೆತ್ತಿಯಾ ಸುಭಟ 

ನುರ್ದು ಸುಕುಮಾರಂಗೆ ಬಿನ್ನೈಸುತಿರ್ದನೇಂ ''ಬಣ್ಣಿಸುವೆವು. (3. 

೯-೨೨); ಪೇರುರಕೆ ಮೊನೆಗಣೆಗಳಂ ಮೋಯಿಸಿದನು (ಶೈರಿಾ- ೦೨-೪೯). ೬. 

ಚುಚ್ಚಿಕೊಳ್ಳು ; ತಿವಿದುಕೊಳ್ಳು ; ಈ ಶರೀರತ್ಯಾಗವೇ ಕೃತದೋಷ 

ಹರವೆನುತುಗಿದು ಸುರಗಿಯನಾ ಸುಮಿತ್ರಾಸೂನು ಮಿಗೆ ಮೋಹಿಸಿದ 
ನುದರದಲಿ (ಹರಣ. 8-8-3೩). ಪಿ. ಇಡು; ಇರಿಸು; ಹೊಂದಿಸು: 
ಉರುತರ ರುದ್ರಾಕ್ಷಿಗೆ ಇನಿತು ಫಲಂ . .. ಕರ್ಣದೊಳಿರಿಸಲು ದಶಕೋಟಿ 
ಫಲಂ ಮೋಡಿಸೆ ಗ್ರೀವಕೆ ಶತಕೋಟಿಫಲಂ (ರೋ. ೬೦-೨೨೬); ನಿಜ 
ಯುಡಿಗೆಯಲಿ ಮಲ್ಲಗುಟಿನ ಸೆಅಗ ಮೋದಿಸಿ ಬೆರಳ ದರ್ಭೆಯ ಹಜಃದು 
ಬಿಸುಟನು . . . ಕಲಿದ್ರೋಣ (ಕುವ್ಕಾರ್ರೋ- ೯-೦). ೮. (ಆಲ) 
ನಾಶಮಾಡು ; ಹಾಳುಮಾಡು : ಬಲು ಮಗಧಯವನೇಶ್ವರರ ಬಲ 
ಜಲಧಿಯನು ಬಹಳಾಸ್ತ್ರವಡಬಾಸಲನ ಮುಖದಲಿ ಮೋಹಿಸಿದನು. (ಕರಗ. 

[ಬೋಹ್ಮು 3. ಎಸ್ಟು) 

ಮೋಹಿಸ್ಕು (ಕ್ರಿ)- ೧. ಮರೆ; ಎಚ್ಚರ ತಪ್ಪು: ಜೋಲ್ಡುಂ. ನೆಜಲ್ಲುಂ 
ಸಮಾಕುಲಿತರ್‌ ಮೋಹಿಸಿ ಮುಚ್ಚೆವೋಗೆ (ಕಳ. ೪0: ಆ ಮಾತ್ತು 
ಕೇಳ್ನನೆಭುವಜ್ರಾಭಿಘಾತಮಾದುತೆ ಸಭಾಜನದೆಲ್ಲಂ ಮೋಹಿಸೆ: (ಊತ, 

90-48) ನ ಮೆಯ್‌ ರೋಂಪಿಸುವೊಚೆ ಬಾತೊಡೆ ಮಿಗೆ ಮೋಹಿಸುವೊಡೆ 

ರಾಸ್ನಾದಿತೋಯಮಃ ಕಡೆ ಶೀರ್ಗುಂ (ಕೋಳೋಶ- ೯೨೩೯). ೨. ಎಚ್ಚರ 


ಸ 
ತಪ್ಪುವಂತೆ ಮಾಡು; ಪ್ರಜ್ಞೆ ಸು : ಮುಸುಕಿದರೆ ಮಂತ್ರಾಸ್ವದಲ 


4-3-3). 


ಕಲು 


ಮೋಹೀಮ್‌ 
ಮೋಹಿಸಿದ ( 30-49). ೩. ಮಾಯೆಗೆ ಸಿಲುಕು; 
ಭ್ರಾಂತನಾಗು : ಬಗೆಯದೆ ತಡೆಯದೆ ಸುಟ್‌ಯದೆ ಮೋಹಿಸದೆ ಎಲ್ಲಾ 
ವಸ್ತುಗಳನೊರ್ಮೋದಲಜಾವ ಕಾಣ್ಣನಂತಜ್ಞಾ ನೆಮುಮನುತದ: ೯ನಮುಮ 
ನೊಡೆಯರಾದರ್‌ (ರಣ: ೦೫೪-೨೦): ಬೇಡಿಂತೀ ವಿಷಾದಂ ನಿರಸ್ತ್ರವಿದೇಕಂ 
'ಬೊಲಿದೇಕೆ ಮೋಹಿಸಿದಪೈ ನೀಂ (ಅಂಪು- ೧೬-೩): ಮನೋಹರ 
ಯವ್ಯನಮದು ಮಪ್ಪಿಂಸುರು ಕಾರಣಮೆಂದು ಬಲ್ಲೊಡಂ ಮೋಹಿಸುವರ್‌ 
(ಣಂ ೩-೪೨). ೪. ಭ್ರಮೆಗೊಳಿಸು; ಭ್ರಾಂತಿಯನ್ನುಂಟುಮಾಡು: 
ಮೋಹಿಸಿತು ಘುಳುಘುಳುನಿನಾದ ವರಾಹನಿಸ್ವನದಂತೆ ಮ ಬೂಹೆ 
ಕೊಳ್ಳದೆ ಕೊಂಡು ಹರಿದುದು ಚಿತ್ತವಘಪಥಕೆ (ತೊರಣ್ಣಾ ೨-೩-೧೦). 
೫. ಪ್ರೀತಿಸು ; ಒಲುಮೆಯನ್ನು ತೋರು: ಮೋಹಿಸಿ ಮುದ್ದಿಸಿ 
ಮರುಳಾದೆನವ್ವ (ಮಶಾರೇ- ೨ ); ನೀ ಮೋಹಿಸಿದೆ ನಿನ್ನಲ್ಲಿ ತಪ್ಪಿಲ್ಲ 
ಕೇಳಬಲೆ (ಕಸಂ: €-049); ಇನಿಯನ ಮೊಗವ: ನೋಡದ ಮುನ್ನ 
ಮೋಹಿಸಿ ಮನಗರಗುವಳು (808. ೦-೩4) ೬, ಇಷ್ಟಪಡು; ಬಯಸು; 
ವಿಷದ ಮೋಹಿಸುವಂತೆ ಜಉಡುವುದೀತಂಗೆ (ಕೈಖಳಾ, ೩೦೨೨೬), ೭. 
ಆಕರ್ಷಿಸು ; ಮೋಹಗೊಳಿಸು ; ಮರುಳುವರಾಡು; ಶುಚಿಯೇ 
ನಿರೀಕ್ಷಿಸಿದವರ್ನ್ನಿಷ್ಟಾ ಪಿಗಳ" ಚಲ್ವನೇ ಹರನಂ ಮೋಹಿಸಲೆಂತುವುರ್ಪ್ಪನ 
ಧಿ5ಂ ಶ್ರೀವಿಷ್ಣುಭೂಪಾಳಕಂ (ಎಕ. ೪, ಅಸನ. ೫೩-೧೬ 2 11170) : ಬಗೆ 
ಬಗೆ ಅಟಗಳೆಲ್ಲಿ ಕಲಿತೆಯ್ಯ ಜಗವ ಮೋಹಿಪನೆ (ಛ್ಯರಂರ: ೦-೯೬ ಶನಿ); 
ಪುಷ್ಟಾಂಜಲಿಗೆದರ್ದು ಮೋಹಿಸಿ ನಿಂದು... ನರ್ತನೆಮಂ ಬಿತ್ತರಿಪ 


kw; 


ರಂಭಾದಿ ದಿವ್ಮನರ್ತಕಿಯರಿಂ (ಕಂಕಂ: ೧-೬೯). ೮. ಆಕರ್ಷಿತ 
ನಾಗು ; ಮರುಳಾಗು ; ಮನಸೋಲು: ಮುಂದೆ ಮೋಹಿಸಿ 
ನೆರೆದ ಭಕ್ತರ ಸಂದಣಿಗಳುಫಘೆ ಎನಲು (ಶ್ರಕಃಂ: ೨೩-೩೦) ; 


ಮಾತನಟ್‌ಯದೆ ಬಾಲ ನಿಮ್ಮನು ಕಂಡು ಸೋತು ಮೋಹಿಸಬಲ್ಲನೆ 
(ಕರಂರ- ೩-೦೪೫-೨). ೯. ಕೈಗೊನಸು : ರಂಜಿಸು ; ಶೋಭಿಸು : 
ಪೊರ್ಕುಳ ಗಂಟೆಯ ಮೋಹಿಸುವ ಮೊಗವಡವ . . . ಜಾರುತರಭೂಷಣಂ 
ಭೀಷಣಮಾಗೆ (೧0ಕ- ೬-೩೫ 5); ಕಾದುಂ ಕೆಜುಸೂಜಗೆ, ಸೇರಿಸಿದ ಪೊಸ 
ಮುತ್ತುಗಳೋ ಎಂಬಂದದೊಳಾ ಆಸಿಯಳ ಮೆಯ್ಗೂದಲ ಮೊದಲೊಳ್ಳೋ 
ಹಿಸಿದುವು ಸಣ್ಣ ಬೆಮರ ಬಿಂದುಗಳರೆಮಗನಂ ಕಾಣುತವೆ (86:೫: 5-೦೬); 
ಹೊಂಬಣ್ಣ ಮೈಗೆ ಮೋಹಿಸುವ ಕಾಗಿನ ದಟ್ಟಿ... ಮುಯಾಯ ಕರ್ಪೂರ 
ವೀಳೆಯದಿಂದ ಕಣ್ಣಿಂಬಾದನಾ ಗಾಡಿಕಾಜಿ (063. ೦-೩೩) - 
([ಮೋಹ್ಮ 4 - ಇಸ್ಕು] 

ಮೋಹೀಮ್‌ " ಮೊಹಿಮ್ಮು ನೋ: 

ಮೋಹು (ಕ್ರಿ) ೧. ಗುರಿಯಿಡು ; ಈಡನ್ನು ಇಡು : ಖಡ್ಮವ ಸೆಳೆದು 
ಜಡಿದು ನೋಡಿ ಹೆಡತಲೆಗೆ ಮೋಹಿ ಕೆಯ್ಯೆತ್ತಿ ಕಂಧರ ಹಜಿಯಲನುವಾದೆನು 
(ಶೇ. ೦೩-0೨); ಹೆಡತಲಿಗೆ ಮೋಹಿದ ಕೃತಂಂತನ ಖಡುಗವನು ಕಂಗಾಣ 
ಬೇತಕೆ .. ಬಜ್‌ದೆ ಕೆಡುವರಜ್ಞ್ಯಾನದಲಿ (ಾಗ-3-0-೬)- ೨- (ತಲೆಯಿಂದ 
ತಲೆಯನ್ನು) ತಾಟಿಸು ; ಡಿಕ್ಕಿ ಹೊಡೆ : ಎನ್ನೆ ತಲೆಯಲಿ ತನ್ನ ತಲಿ 
ಮೋಹಿ ನಸುನಗುವನು (೨58- 5೭-೩೦)- ೩. ಮುಷ್ಪಿಯಿಂದ ಹೊಡೆ; 
ಗುದ್ದು : ಮೊಗಕೆ ಮೋಹುತಲೆದೆಯಲೂಜುವ ವಿಗಡಬಲದಲಿ ಮಸಗಿ 
ಸುಳಿಗರಿರದೆ ಕಾದಿದರು (ಕಿಮ್ಮಅ- ೪೮). .9- ಎರಗು; ಮೇಲೆ 
ಬೀಳು : ಕನಲಿದಡೆ ಕಲ್ಪಾಂತರುದ್ರನ ಮೊನೆಗೆ ಮೋಹುವ ಮೋಹಿ 


ದೇತಕನನು ನಿತಾಂತಭುಜಪ್ರತಾಪದಲಸುವನಸಬಡಿವ ಘನಪೆರಾಕ್ರಮ 


ಚಕ್ರಿಗಳೆ - - ಎ ತೋಲಾದರು (ಕೂರ. ೪-೬-೦೭); ಒಂದು ಕಡೆಯೊಳಿಭತಿತಿ 
ಮೋಹಿ ಒಂದು ದಿಕ್ಕಿನೊಳತಿರಥರೊತ್ತಿ ಸಾಹಸದಿಂದವನಿದಿರಾಗಿ ಕವಿದರು 
(ತ್ರಿಕುತಿ- 06-89); ಸಂದಣಿಸಿ ನಾಯಕರ ದಳ ನಡೆಯೆ... ದಂಕಿಗಳ 


ವೃಂದಗಳು ಮೋಹಿದುವು (ಕುರಂಗ. 83-3). ೫. ಚು: 


೭೪೯೫ 


30 


೩5. 


46 


ಮೋಳಬೆಕ್ಕು 


ರಜಾಯೆಂಬ ಮದೋತ್ಕಟದ ದಿಗ್ಗಜದ ಕುಂಭಸ್ಕಳಕೆ ಮೋಯಿದೆ. ವಿಜಿತ 
ಬಲನಂಕುಶದ ತಲೆಮಾಣಿಕವಿದೆಂಬಂತೆ ಗಜಗಲಿಸಿತಿನಬಿಬ  (ತೊರಣ. 
0-09-3). ಓ. ಚುಚ್ಚಿಕೊಳ್ಳು ; ನಾಟಿಕೊಳ್ಳು : ಬೆನ್ನಲಿ ಮೋಹಿದಲಗಿನೆ 
ಹೇರುರದ ಕಂಪನದ ಕೆಂಗಜ್‌ಯ . .- . ಹಾಹೆಯಪೊಲೆಸೆದರ್ದನಾಹವ 
ರಂಗಮಧ್ಯದಲಿ (ತೊರಣ. ೪-೪-೩೨). ೭. (ಬಾಗಿಲು ಮುಂತಾದುವನ್ನು) 
ರಭಸದಿಂದ ಮುಚ್ಚು ಬಾಗಿಲ ಕದವನುಆ್‌ ಮೋಹಿ ಬೀಯಗವಿಕ್ಕಿ 
ಅನಿಬರು ಗಹಗಹಿಸಿ ನಗುತ (ಕ್ಯ. ೪೩-೪0): ೮. ಮೃದುವಾಗಿ ಒತ್ತು.- 
ಅದುಮು ; ವೈದ್ಯನು ತನ್ನ ಎಡದ ಕೈಯಲ್ಲಿ ರೋಗಿಯ ಬಲದ ಕೈಯ 
ಹೆಬ್ಬೆಟ್ಟಿನ ಮೂಲದಲ್ಲಿ ಮೂರು ಬೆರಳನ್ನೂ ಅಂಕುಶಾಕಾರವಾಗಿ ಒತ್ತಿ 
ಪಿಡಿದು ಆ ಮೂರು ಬೆರಳ ತುದಿಗಳಿಂದ ಮೋಹಿ ನೋಡಲಾಗಿ ಸಣ್ಣನಾಗಿ 
ಆಡುವ ನಂಡಿಯು . . . ಮನಸ್ಸಿಗೆ ತಿಳಿವುದು (1ಳನ್ನಿ. 00. ೯. 
ಜೋಡಿಸು ; ಹೂಡು : ಶಿರದೊಳಾಂತರು ಮೊಚ್ಚೆಯವನು . . - 
ಸುರಗಿಗಳನೀಡಾಡಿ ತಿರುಹಿದರೊರೆಗಳನು ಬತ್ತಳಿಕೆಯನು ಬಿಲುದಿರುವಿನಲಿ 
೩೬), : ೧೦. ವ್ಯೂಹವನ್ನು ರಚಿಸು: 
ವ್ಯೂಹರಚನೆ ಮಾಡು ; ಗರುಡನಾಕಾರದಲಿ ಬಲವನು ಸರಿಸ ಮಿಗೆ 
ಮೋಹಿದನು ೧೧. ಇಡು; ಇರಿಸು: 
ಈ  ಹರಣವಿನ್ನೇಕೆನುತ ಕಾಳುಹಿಯಾ ಬಾಯೊಳಗೆ ಕೈಯನು 
'ಗದಿನ್ನುಳಿದಳು ತನ್ನ ' ಕಾರೊಡಲ (ಸಾಕಾ. 
ಲೇಪಿಸು : ಬಾಖಕರಲೇ ಖಡ್ಗಧಾರೆಯ 
ಮಧುವ ಸವಿಯ: ಗೆಯಲಿವರೊಲ್ಲ 
ನಗುತ ಕಲಿದ್ರೋಣ (ಕುವ್ಮಾರ್ರೋ: 0-43)- : ೧೩. ಒಡ್ಡು ; 
ಚಾಚು ; ನೀಡು : ಬೀದಿಗಳೊಳಗೆ ಬರೆಬರೆ ಮುಂದೆ ಮೋಹಿದ ತಳಿಗೆ 
ದಂಬುಲ ವೀರಸೇಸೆಯ: ಮನ್ನಿಸಿಕೊಳುತ ಪಾಳೆಯದಿಂದ 
ಹೊಜವಂಟ (ಕುವ್ಮಾಕ. ೦-೦೪). ೧೪. (ಗೌರವಸೂಚಕವಾಗಿ) ಬೀಸು; 
ಗಾಳಿಹಾಕು : ಸೀಗುರಿ ಮೊಗವ ಮೋಹಿವವು. . . ಚೌರಿಗಳ ಡೊಂಕಣಿ 
ಸಲುಗಿದವು ವತೌಳಿಗಳ ಮಸ್ತಕದೆವರು ನೆಲನುಗ್ಗಡಿಸಲೈತಂದ (ಕುಣ್ಕಾರ್ರೋ. 
6-33). ೧೫. ಆವರಿಸು ; ವ್ಯಾಪಿಸು : ಚೆಡ್ಡಣೆಯ ಚಪಳಕ್ರೋಥಶಿಖ 
ಮೋಹಿದುದು ಮೋಜಕಿಯಲಿ (ಕುನ್ಮಾಳ. ೨೦-೯೪. "ಮೋದ್ಯು' ಪರಾ. 
ಮೋಹ್ಯು (ಕ್ರಿ) ೧. ಸಿಲುಕು ; ಒಳಗಾಗು : ಹಾಹ ಮಾನಿನಿಯೆನುತ 
ಭೀತಿಗೆ ಮೋಹಿ ಮೌಳಿಯನಣೆದು ಗೇಹದ ದೇಷಳಿಯಲಪ್ಪಳಿಸಿ ಬಿದ್ದನು 
ರಾಮ ಮೂರ್ಚೆಯಲಿ (8460: ೩-00-66)- ನಿ. ಒಲಿ ; ಅನುಗ್ರಹಿಸು: 
'ಹ ವರವನು ಬೇಡಿಕೊಳ್ಳಿನಲೆಜಗಿ ಕೈಮುಗಿದು. ದೇಹಿಯೆಂದೆನು ನಾಗ 
ಪಂಶವ ಮೋಹಿ ಕೊಡು ಕೋದಂಡ ಕವಚವ ದ್ರೋಹಿಕಪಿಗಳ ಪಡೆಯ 
ಗೆಲಲಿನ್ನುಳಿದವರ ಬೇಡ (ಊರಿ, ೦೯ [< ಮೋಹ |! 
ಮೋಹೋಪಮಿತ (ನಾ). [ಕಾವ್ಯಮಾ] ಉಪಮಾಲಂಕಾರದ ಒಂದು 
ಪ್ರಭೇದ ; p ಎರಡು ವಸ್ತುಗಳಲ್ಲಿರುವ ಹೋಲಿಕೆಯು ಒಂದು 
ಮತ್ತೊಂದೆಯೆ ಎಂಬ ಭ್ರಮೆಯನ್ನು ಉಂಟುಮಾಡುತ್ತದೆ ಎ:ದು 
ವರ್ಣಿಸುವುದು : ಕಮಳವಿಮೋಹದಿನೀ ನಿನ್ನ ಮೊಗಕ್ಕಿಅಗುವುದು 


ಮೋಹಿದರು (ಕುಪ್ಮಾರ್ರೊ! 


(ಕುವ್ಮಾಲ್ರೋ,... ೨-3೦). 


)- ೧೨. ಬಳಿ; 


ಮೋಹಿದ 


ರೆಂದನು 


ತೊಟ್‌ವುದಾ ಸರಸಿಜಮಂ ಭ್ರಮರಂ ವದನಮಿದಲ್ಲೆಂದು ಮೋಹದಿಂದೆಂಬು 
ದಿದುವೆ ಮೋಹೋಪಮಿತಂ (ಕೂರ: ೩-೬೯). [ಸಂ.] 

ಮೋಳ್ಳೆ " ಮಾಳ ' ನೋ. 

ಮೋಳೆ (ನಾ). (?) : ಅರಮನೆಯರೆ [ಮೊತ್ತವನೂ] ತಪ್ಪದೆ 
ತೆಃಶವೆಉ ಆರಮನೆಇಂದೆ ಖಾಣಧಾನ್ನ ಯೆತ್ತು ತುಪ್ಪ ಸಬರೆ 
ಮಾಟ್ಬದಳ ಮೊ; ವೆಚ್ಚೆ ವಿರಾಡವನು ಕುಳ ಸರದಿಯಲ್ಲಿ 
ತೆಜಿನವೆಯ (2930: 28-11, 9೩4-೩೦ 7 1405). [8] 


ಮೋಳಬಿಕ್ಕು 


* ಮಾಳಬೆಕ್ಕು' ನೋ: 


ಮೋಳಿಗೆ 


ಮೋಳಿಗೆ (ನಾ). ೧. ಸೌದೆಯ ಕಟ್ಟು ; ಕಟ್ಟಿಗೆಯ ಹೊರೆ : ಅಷ್ಟಮದ 
ವೆಂಬ ಬಳ್ಳಿಯ ಸೀಳಿ ಏಳು ಕಟ್ಟಿನ ಮೋಳಿಗೆಯನೆ ಹೊತ್ತು ನಡೆದನಯ್ಯಾ 
(ಶನ್ನನ- ಕ 00೯೨೬) : ತಾಳಕಾಯ ಮೋಳಿಗೆಬೊಂದಂದದ ಮುರುಡ 
ನಷ್ಟವಕ್ರಂ (ಜುಕೋತ- ೨-90) ; ಮಾರಯ್ಯ ಮನೆಗೆ ಬಂದು ಮೋಳಿಗೆ 
ಯನ್ನು ಬಾಗಿಲ ಮುಂದಿಳುಹಿದ (ರೋನು. ೭೦ ಶ್ರಸ್ತಾವರೆ), ೨. ಕಟ್ಟು ; 
` ಹೊರೆ ; ಪೂಗೊಂಚಲಂ ಮುದು ಮೋಳಿಗೆಗಳಂ ಬಗಿದು ತುಜಾಗಿ 
ಕೇದಗೆಪೂವನವಅ ನಡುವಂ ಬಿಗಿದು... ಬಂದರತಿವೇಗದಿಂ (ರೀರಾನ, 
90-00) ; ಹಸಿಯ ಮುತ್ತುಗಳ ಮೂಡೆ: ಮೋಳಿಗೆಯ ದಂತಂ ಕಯ್ಯ 
ಮೊಲ... ಹೆಬ್ಬುಲಿಯ ಬಂಡಿಗಳನೇಅಂದ ಕೋಣವೆರಸಿ ತಿರುಗಿದ 
ಬೇಡರಂ ಕಂಡು ಬೆಜಗುದನು (ಸೋಮಶ- ೩-೦೪). 
ಮೋಳಿಗೆಯ ಕಾಯಕ -. ಕಟ್ಟಿಗೆಯ ಹೊರೆಗಳನ್ನು ಮಾರುವ 
ವೃತ್ತಿ ; ಸೌದೆಯ ಹೊರೆಯನ್ನು ಮಾರುವ ಕಾಯಕ: ಸತಿಪತಿ 
ಗಳೀರ್ವರು ಕಲ್ಯಾಣಕ್ಕೆ ಬಂದು ಮೋಳಿಗೆಯ ಕಾಯಕಮಂ ಮಾಡಿಕೊಂಡು 
ಜಂಗಮಾರ್ಚನೆಯ ಮಾಡುತ್ತಿರೆ (ಶೂನ್ನ ಸಂ. ೨೬೩-೦೨). 
[< ಸಂ. ಮೂಲಿಕ್ಷಾ/ಮರಾ. ಮೋ ಎ 


ಕಟ್ಟಿಗೆಯ ಹೊರೆ ; 
ಮೋಳವಿಕ್ಕಾ, ಮೋಳಣ್ಯು ಎ ಕಟ್ಟಿಗೆ ಮಾರುವವನು 


ಮೋಳಿಡು (ಕ್ರಿ). “ಉದ್ದಕ್ಕೆ ಒಂದೇ ಸಮನೆ ಕೂಗು" (ಕಂಕುಳ. 
ಕೂ) : ಕತ್ತಲೆಯೊಳೇನನೋ ಕಂಡು, ಬೆದರಿದ ನಾಜಿ... ಕತ್ತೆತ್ತಿ, 


ಮೊಳಿಡುತ ಬೊಗಳಿ ಹಾರಾಡುವುದು (ನಳುಳ. 969): 'ಊಳಿಡು' 
ಪರಾ. [? 4 ಇಡು] 

ಮೋಳೆ (ನಾ). ೧. ಬತ್ತದ ಗದ್ದೆಯ ಬದುವಿನಲ್ಲಿ ಅಥವಾ ಕೆರೆಯ 
ಒಡ್ಡುಗಳಲ್ಲಿ (ಏಡಿ ಮುಂತಾದುವುಗಳು) ಮಾಡುವ ತೂತು. 
ರಂಧ್ರ,-ಸೀಳು ; “ಬತ್ತದ ಗದ್ದೆಯಲ್ಲಿಯ ನೀರಿನ ಒಡಕು” 
(3964, 46) : ಮೋಳೆಯಿಂ "ಕೆರೆ "ಕೆಡುಗು ಆಳು ಇಲ್ಲದನ ಹೊಲ 
ಕೆಡುಗು (ಸರ್ವಃ ೦೯೩) ; ಕೆರೆಯು ತುಂಬುತ್ತದೆ ನೀರು ನಿಲ್ಲುವುದಿಲ್ಲ, 
ಮೋಳಿಯು ಗೊತ್ತಾಗುವುದಿಲ್ಲ (ಹುಟ್ಕಿಹ, ೨. ಹಳ್ಳ: ಎರನುಂ 
ಮುತ್ತಮಮೊಂದಿದಲ್ಲಿ ಪಡುವಲ ಮೂಗಿ: [ರೆಲ್‌ ತೋಡಲೊಪ್ಪುರುಷಂ 
ಶೋಪುದು ಮೋಳೆಯಕ್ಕುಂ (ಕು: ೦೦೬). [ದೇ.॥ ತಮಿ. ಮೋಲಸ್ಸಿ] 

ಮೋಳೆ " ಮಾಳ್ಕ ' ನೋ. 

ಮೋಳೆಯೋಗು (ಕಿ): ತೂತಾಗು ; ರಂಧ್ರಮಾಗು : ಮ್ಹೋಳೆಯೋಗುತ್ತಿ 
ರ್ದೊಡೇರಿ ಬಿರಿದಿರ್ದೊಡನುಕೂಲಬದ್ಧೋಪಲಂಗಳ ಸಡಿಲ್ಬಿರ್ದೊಡೆ. 
ಅಂಭೋವಾಟಮಾ ಪೈಸರಮುಮುದಕಸೂತ್ರಕ್ಕೆ ಹರಿಯಾಜೊಡೆ (ಶ್ಮಕಾ- 
&-10)- (ಮೊಳೆ, 4 ಪೋಗ್ಳು (ಆ ಫೋ] 

ಮೋಹ. ಮೋರೆ (ನಾ). ೧- ಮುಖ; ಅನನ: "ವದನಂ ಮ 

* ೬ ಆಸ್ಕಂ ಮೋಲ” (ಮಗಂ. ೩-೦); ಕೊರಲಂ ಕುಸಿಯ: 

ಮುತ್ತರಿಸಿದ ಕುದುರೆಯಂತೆ ಮೋಟಸಿಯಂ ನೆಗಪುತ್ತುಂ (ರರು, 
3-0೩) ; ಹಸ್ತಿನಪ್ಪರಿಗೆ ಧಾಳಿಯನಿಡುವೆನಮರರ ಮ್ಹೋಟಕಿಗಳ ತಿವಿದು 
(ಕುವ್ಮಾನಿ- 0-03), ಮೋರೆ : ೧, ಮಹಿಳೆಯ ಸುತರೆಂದು ನಂಬುವನಾ 
ಮೋರೆಯನುಗುಳೋನ (305. ೦೪-೬೦೪); ನರಿಯ ಮೋರೆಯ ನೊಡಿ 
ಪರಿತೋಷದಲಿ ನಡೆಯುತಿರೆ (ಸರು. ೨-0೩) ; ತೆಂಗಿನಕಾಯ ತಿಳಿನೀರ 
ತಕ್ಕೊಂಡು ಬಂಗಾರಮೋರೆ ತೊಳೆದೇನು (ಭಾಶಗೀ- ೨೦೪)- ವಿ. ಸಮ್ಮುಖ; 
ಮುಂಭಾಗ ; ಇದಿರು: ಕೋತಿಯ ಮೋರೆಯಲಿ ನಿಲಲಂಜಿ , ಮೋಸದಿ 


೭೪೯೬ 


ಮೌಕ್ತಿಕ 


ಮೋರೆ ತಪ್ಪಿಸು ಎ ಮುಖ ತಪ್ಪಿಸು; ಮರೆಯಾಗು; ಅವರ ಮೋರೆ 
ತಪ್ಪಿಸಬೇಕೆಂದು. ಮೌನವ್ರತವು ಚಡಪಡಿಸತೊಡಗಿತು (ಕನಕೆ. 003). 
ಮೋರೆ ಮಾರುದ್ದವಾಗು (ಕೋಪ; ಬೇಸರ ಇತ್ಯಾದಿಗಳನ್ನು ಸೂಚಿ 
ಸಲು) ನೀಳಮುಖವಾಗು : 'ಅವನ ಮೋರೆ ಕೋಡಾಗಿದೆ ; ಅವನ 
ಮೋರೆ ಮಾರುದ್ಮೆವಾಗಿದೆ' ಎಂಬ ಮಾತು ನಮ್ಮಿತ್ತಣ ಕನ್ನಡದಲ್ಲಿ 
ರೂಢವಾಗಿದೆ (ಇರೋ: ೪೫) ಮೋಜಕೆಯಂ ಮುರಿ, ಮೋರೆಮುರಿ, 
ಮೋಣ್‌ಯ ಮುರಿ ಎ೧. ಮುಖವನ್ನು ತಿರುಗಿಸು,-ಹೊರಳಿಸು : 
ಒತ್ತರಿಸುತಂ ಮೋಜೆಯಂ. ಮುರಿವುತ್ತ ನಕ್ಕುತ. , , ಚವುಡರಾಯನ 
ಹತ್ತಿರಕೆ ಬಂದೀಕ್ಷಿಸುತ (ಇಚ. ಆಕ). ೨. (ಬೇಸರ, ತಿರಸ್ಕಾರ 
ಇತ್ಯಾದಿಗಳನ್ನು ಸೂಚಿಸುವಂತೆ) ಮುಖವನ್ನು ಗಂಟುಹಾಕಿ 
ಕೊಳ್ಳು ಸ ಮುಖವನ್ನು ಸಿಂಡರಿಸು ; ಕಕ್ಕಿ ಮೋರೆಮುರಿದು ಉತ್ತರ 
ವಿತ್ತಳು (ಕ್ರೀನೂಕ್ರ. 33). ೩. ಪರಾಜ್ಮುಖವಾಗು; ವಿಮುಖವಾಗು ; 
ಗುರು ಪಿತಂಮದರಿಂದ ಮೋಜಕಿಯ ಮುರಿದ ವಿಜಯವಧೂಕಟಾಕ್ಷವ 
ತಿರುಹಿ. ಹಾಯ್ಕವ. ಗಂಡನಾವನು ನೀವು ತಪ್ಪಿದಡೆ (ಕುವ್ಮಾಳ. 3-೩3). 
[ದೇ.॥ ತಮಿ. ಮೋಹಿ, ಮೋರೈ; ಮಲ. ಮೋರ್‌; ತುಳು. 

ಮೋರೆ. ಪೋನೈ; ತೆಲು. ಮೋರ) 

ಮಾಂಜ (ಗು). ಮುಂಜಹುನ್ಲಿನಿಂದ ಮಾಡಿದ ; ನೊದೆಹುಲ್ಲಿನಿಂದ 
ತಯಾರಿಸಿದ. [ಂ:) 

ಮಾಂಜಿ (ನಾ). ಮುಂಜಹುಲ್ಲಿನಿಂದ ಮಾಡಿದ ದಾರ. ಹುರಿ ; 
P ಬ್ರಹ್ಮಚಾರಿಯು ಧರಿಸುವ ಮುಯಹುಲ್ಲಿನ ದಾರದ ಉಡಿದಾರ, 
-ಕಟೆಸೂತ್ರ ; ಜಿನರೂಪಮಂ ಬಿಸುಟ್ಟು ಮಾಂಜಿವಲ್ಯ ಲಕೌಪೀನದಂಡ 
ಧರನಾಗಿ ಪರಿವ್ರಾಜಕವೇಷಮಂ ಕೆಯ್ಕೊಂಡು (ಖೂ. ೬-೧0 ಐ); 
ಹೊತಿನ ಗಂಟಲಂ ಬಿಗಿವಂತಿರ್ದೆ ಮೌಂಜಯಂ ಪಜಃದು ಬಿಸುಟು 
(046: ೨-೫) ; ಹಣೆಗೆ ಗೋಪೀಚಂದನವನ್ನಿಟ್ಟು ನಡುವಿಗೆ ಮಾಂಜ 
ಯನ್ನು «ಟ್ಟಿ . . . ಶ್ರೀನಿವಾಸ ಶ್ರೋತ್ರಿ ಎಂಬ ತನ್ನ ಅಭಿಧಾನದೊಡನೆ 
ಪ್ರವರವನ್ನು ಹೇಳಿದ (ನಂಕನ್ಮ. ೩೨೦). [ಸಂ. ಮಾಂಜೀ) 

ಮೌಂಜೀಧಾರಣ (ನಾ). ' ಮುಂಜದ. ಹುರಿಯ ಕಟಿಸೂತ್ರವನ್ನು 

ಕಟ್ಟುವ ಸಂಸ್ಕಾರ ,- ವಿಧಿ; ವಂಹಿಳೆಯರಿಗೆ ಮಾಂಜೀಧಾರಣ ಮತ್ತು 

'ಉಪನಯನಸಂಸ್ಕಾರಗಳು ನಡೆಯುತ್ತಿದ್ದುವು (ಕಾಂ. 0). 


[ಸಂ.] 
ಮಾಂಜೀಬಂಧ (ನಾ). = ಮೌಂಜೀಧಾರಣ : ವಟುವಿಗೆ ಮೌಂಜೀ 
ಬಂಧ, ಯಜ್ಞೋಪವೀತಧಾರಣ, ಬ್ರಹ್ಮೋಪದೇಶಗಳು ನಡೆದವು 
(meso: ೬೬). [ಸಂ] 


ಮಾಂಜೀಬಂಧನ (ನಾ). ಎ ಮೌಾಂಜೀಧಾರಣ'; ಯಥಾವಿಧಿಯಾಗಿ ಅತಿ 
ಮಿಬುಂಭಣೆಯಿಂದ ಮೌಂಜೀಬಂಧನವನ್ನು ಮಾಡಿದನ್ನು (ಕನಸು: 386); 
ದ್ವಿಜರ ಮುಖ್ಯಸಂಸ್ಕಾರವಾದ ವನೌಜೀಬಂಧನವೂ ಅವರಲ್ಲಿ ಶಾಸ್ತ್ರೋಕ್ತ 
ನಡೆದ ಹಾಗಾಯಿತು (ಮಾರನ. 21, ೨೩). [ಸಂ.] 

ಮೌಕೂಫ್‌ "ಮೋಕೂಫ್‌ ' ನೋ. 

ಮೌಕ್ತಿಕ (ನು). ನವರತ್ನಗಳಲ್ಲಿ ಒಂದು ; ಮುಕತ್ತಿಫಲ; ಮುತ್ತು ; 
"ಮುಕ್ತಾ: ವೌಕ್ತಿಕು, ಶೌಕ್ತಿಕೇಯಂ _ ಈ ೩ ಮುತ್ತು” (ಸಂಯು. 


9೦೯.೪೦) : ಜಗಮಿದು ಮೌಕ್ಷಿಕದಿಂದಂ ತೆಗೆದುದೊ. ದಂತದೊಳೆ. 


ಕೊಂದ ಭಟನೆಂದ (ಕೋಗಡು. ೨೨-೬೭). 

ಮೋರೆಗೆ ಮುಂಗಳಾರತಿಯಾಗು ಎ. ಮುಖಕ್ಕೆ ಮಂಗಳಾರತಿಯಾಗು; 
ಅವಮಾನವಾಗು; ಮುಖಭಂಗವಾಗು ; ಹೀಗೆ ಮೋರೆಗೆ ಮಂಗಳಾರತಿ 
ಯಾಗಿ ಹಿಂದೆರಳಿದ ತನ್ನೆ ಹರಿಕಾರರನ್ನು ಕಂಡು (ಕೃತುಶು- 233). 


ಸಮೆದುದೊ. ಪಾಲ್ಗಡಲಿಂದೊಗೆದುದೊ ಪೇಲಕಿಬಿನೆಗಂ ಸೊಗಯಿಸಿ 
ದುದು ಸಾಂದ್ರಚುದ್ರಿಕಾವಿಸ್ತಾರಂ (೫6೫. ೦೪೫) ; ರತ್ನ ಮೌ್ತಿಳೆದಚ್ಚು 
ಕೂಡಲಸಂಗಮದೇವಾ ನಿಮ್ಮ ಶರಣರು (ಶಿಸನ- 900) ; ಹಾರ ಹಜೀದುದ) 
ಕರ್ಣಪೂರದ ಚಾರುವರಾಕ್ಷಿಕಾಕರ ಸಿಣದವು (ಕುಪ್ಮಾಗ. ೭-೩೨). 
[ಜಾ.] 


ಮಾಕ್ತಿಕಕ್ಷಾರ 


ಮಾಕ್ತಿಕಕ್ಷಾರ (ನಾ). ಮುತ್ತಿನ ಬೂದಿ ; ವಶಿಕ್ತಿಕದ ಭಸ್ಮೆ (?) : 

೨೦೦ ಭಾಗ ಸಿಂದೂರ ೧೦೦ ಭಾಗ ಮೌಶ್ಚಿಕಕ್ಷಾರ (ಕಂಜ: ೪-೬). 
[Ao] 
ಮಾಕ್ತಿಕಶಿಲಾಲಿಂಗ (ನಾ). (ಮುತ್ತಿನ ಬಣ್ಣದ) ಚಂದ್ರಕಾಂತಶಿಲೆ 
ಂದ ನಿರ್ಮಿಸಿದ ಲಿಂಗ: ನಿರ್ಮಲವವ್ಯಮೌಕ್ತಿಕಶಿಲಾಲಿಂಗಂ 

ಚತುರ್ವಕೃಸುಂದರಮಲ್ಲಿರ್ದುದು ರತ್ನಪೀಠಘಟಿತಂ ದೇದೀಪ್ಯಮಾನಪ್ರದಂ 
og. ೬೩೭) - [ಸಂ.] 

ಮೌಖರ್ಯ. (ನಾ). ೧. ಬಹಳ ಮಾತನ್ನಾಡುವಿಕೆ ; ವಾಚಾಳತ್ವ. 
೨. [ಜೈನ] ಐದು ಬಗೆಯ ಅನರ್ಥದಂಡವಿರತಿವ್ರತಾತಿಚಾರಗಳಲ್ಲಿ 
ಒಂದು : ಪುದಿದ ಸಮಾಕ್ಷುಧಿಕರಣಮುದಯಿಪ ಕಂದರ್ಪಮಂತೆ ಕೌತ್ಕುಚ್ಕಂ 
ಫೆರ್ಚಿದ ಮೌಖರ್ಯಮನರ್ಥಕ್ಕದೊಳ್‌ ವೃತಿಕ್ರಮಮತಿಪ್ರಸಾ[ಧ]ನ 
ಸಹಿತಂ (ಸುಳುನಾ, ೬-೨೦) | ನೌಖರ್ಯ . . ಧಾರ್ಟ್ಮ್ಮದಿಂ ಬಹು 
ವಕ್ರಪ್ರಲಾಪಮಂ ಮಾಟ್ತ ಮೌಖರ್ಯಮುಂ (ತತ್ತ್ಮತ್ತ. 3೩). [ಸಂ.) 

ಮೌಖಿಕ (ಗು). ಮಾತಿನ; ವಾಚಿಕವಾದ : 'ಮಾಖಿಕಪರೀಕ್ಷೆ? 
ಪರಾ. [ಸಂ.] 

ಮೌಖಕಪರೀಕ್ಷೆ (ನಾ). ಮಾತಿನ ಮೂಲಕ ನಡೆಸುವ ಪರೀಕ್ಷೆ; 
ವಾಚಿಕಪರೀಕ್ಷೆ : ತೋಂಡಿಪರೀಕ್ಷೆ: ಬರೆಯತೊಡಗಿದರೆ ಶಬ್ದಗಳೇ 
ಹೊರಡವು _ ಮೌಖಿಕಪರೀಕ್ಷೆಯಲ್ಲಿ ಪರೀಕ್ಷಕರೆದುರಿಗೆ ಬಾಯಿಯಿಂದ ಶ್ವಾಸ 
ಕೂಡಾ ಹೊರಡದಿರುವಂತೆ 1 (ಕೂಠಸೂ- 90). [ಸಂ.-ಮೌಖಿಕಪರೀಕ್ಷಂ) 

ಮಾಗ್ಯ್ಯ (ನಾ). ೧. ಏನೂ ಅರಿಯದಿರುವಿಕೆ ; ಮುಗ್ಧತನ : ಶಬರ 
ಬಾಲಕಿಯರ" ವಿಧುಬಿಂಬದಲ್ಲಿ ತಮ್ಮಾನನಮಂ ನಿರೀಕ್ಷಿಸಿ ಮದಾಂಬು 
ಲಲಾಮೆಮನುಯ್ದು ಬಿಂಬದುಧ್ಯಾನನದಲ್ಲಿ ಬಿತ್ತರಿಸೆ ಮಾಗ್ಮ್ಯದೊಳುಯ್ತು 
ತದಂಕಮೆಂಬೆಂ (ಕಂಠ್ರಫಿ- 00-83). ೨. ಲಾವಣ್ಯ ; ಸೊಬಗು. (0.1 

ಮೌಜು' ಮೋಜ್ಕು' ನೋ. 

ಮಾಜಿ; ಮವುಜೆ (ನಾ). ಸಣ್ಣಹಳ್ಳಿ; ಸಣ್ಣಗ್ರಾಮ ; ಕಸಬಾ : ನನ್ನ 
ಅಣ್ಣಂದಿರಾದ ಸದರಿ ರಾಘವೇಂದ್ರ ವಾಮನಬಿಂದಗೋಳ ಅವರೇ ನಮ್ಮ 
ಬಿಂದಗೋಳ ಮೌಜೆಯಲ್ಲಿ ಇರುವ ಏಕತ್ರ ಆಸ್ತಿಯ ವಹಿವಾಟು ಮಾಡುತ್ತ, 
ಬಂದಿರುತ್ತಾರೆ (ಗವಿಯ. 300). ಮವುಜೆ: ಶ್ರೀಕೃಷ್ಣಾನಂದಸ್ವಾ ಮಿಗಳ 
ವರಿಗೆ ಮವುಜೆ ಮಜಕೂರಿನಲ್ಲೂ ಪ್ರಾಕುರೇಖೆ ಭೂಮಿವುತ್ತಾರಯಿದ್ದದ್ದು 

೬. * ಹಾಲಿಯಿನಾಮತ್ತಿಯಲ್ಲು ಜಾರಿಯಿರುವುದು (ಕರಿ. ೧೯೩೪, 33:೭; 

182). [«-ಅರ. ವಫೌರುಾ ; ಹಿಂ. ಮೌಜಾ ; ಮರಾ. ಮೌಜಾ, ಮೌಜೆ] 

ಮಾಢ್ಯ (ನಾ)- ದಡ್ಡತನ ; ಮೂಢತನ : ಅಹಿಮಕರಕ.ಲ ತನ್ನ ಮೌಢ್ಯದ 
ಬಹಳಶೋಕದಲಿರಲು (83808. 0-೬೨); ಓದಿರುವುತಗೆ ಮೌಢ್ಯ 
ವೆಂಬುದಿಲ್ಲ (ಇ೫ಶ- 60-೯0); ತನ್ನೆ ಜಾಡ್ಯ ಮೌಢ್ಯ ದೊಳಗೆ ಸಾಧಿಸಿಹುದು 
ಗೊತ್ತು ನನಗೆ (ಸಾರೇ, 90-3)- [೫0.1 

ಮಾದ್ಗ (ನಾ). ಹೆಸರುಕಾಳನ್ನು ಬೆಳೆಯುವ ಹೊಲ: ಪರಿಪಾಲಿಸಿದುವು 
ಕಣ್ಣೆ ನಾಡೆ ಮೌದ್ಗೇಂ[ಣಣ. ದೈಂ] ಮಾಷ್ಯಂ ಶಾಲೇಯಂ ವ್ರೈಹೇಯಂ 
(ಕಂದ್ರಫಿ: ೦-೯೦): [ಜೂ.] 

ವೌದ್ಧೀನ (ನಾ). ಇ ಮೌದ್ಯ : “ ಹೆಸಅ ಕೆಯ್‌ ಮೌದ್ಧೀನೆಮೆಂಬುದು” 
(ಶರಾಯಿ, ೨೭-೭); ಏನೆಸೆವುವೊ . . , ತೈಳೀನದ ಮಾಷೀಣದ ಮೌದ್ಧೀನದ 
ಬಹುಸಾರಸಸ್ಮಸಕಳಫಳಂಗಳ" (ಕೃತ್ಯಥೆ- ೨-03). [ಸಂ.) 

ಮೌನ (ನಾ). ೧. ಮಾತನ್ನಾಡದಿರುವಿಕೆ ; ಸುಮ್ಮನಿರುವುದು: ಮೌನಂ 
ಸರ್ವಾರ್ಥಸಾಧನಂ (ಗಂಾಯು-4-೩ ಐ); ಮೌ[ಕಾಣ,ಂ. ಮೋ]ನದಲುಂಬುದು 
ಆಚಾರವಲ್ಲ ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರ 
ಬೇಕು (ಸನ. ೭೩೩); ಬಯಕೆಯೊಳು ಬಳಿವ: ಮೌನದೊಳು 
ನುಡಿಯುಮಂ - - . ಬೈತಿಡುತೆ (4ಕುರ. ರೀ: ೭-೯); ಮುಖಸರಸಿರುಹ 


io 
0 


೭೪೯೭ 


ಮೌರಜಿಗ 


ಬಾಡಿದವು ಮುಸುಕಿತು ವಥಫೌನಮಯಜಲಧಿ (ಕುಪ್ಮಾಸ - ೦೪-5೦). 
೨. ಮಾತನ್ನಾಡದೆ ಇರುವ ಸಮಯ: 'ಮೌನವ್ರತ ' .ಪರಾ. 
೩. ಸದ್ದಿಲ್ಲದೆ ಇರುವುದು ; ನೀರವತೆ : ಸುತ್ತಲು ಮೌನ ! ಶೃಶಾನ 
ಮೌನ। (ಶಾಂಶ2- ೬೬-೨೦). 9. [ಕಾಮಶಾ] ವಿರಹದ ಹತ್ತು ಅವಸ್ಥೆ 
5] ಗಳಲ್ಲಿ ಒಂದು: ಅಭಿಲಾಷೆ ಚುತೆ ಸಂಸ್ಕೃತಿ ವಿಧುಗುಣನುತಿ ಸಂತಾಪನ 
ಕ್ರಿಯಾದ್ವೇಷ ವಿಕಳ ಮೌನ ಮೂರ್ಛೆ ಮರಣವೆಂಬ ದಶಾವಸ್ಥುದಿ 
ವಿಚಾರಪರರಿಂ (೧ನ: ೦೪). [ಸಂ.] 
ಮಾನಂಗೊಳ್‌, : ಮೌನಗೊಳ್‌ (ಕ್ರಿ)... ೧. ಮಾತನ್ನಾಡದಿರು-; 
ಸುಮ್ಮನಿರು : ಮಜುಮಾತುಗುಡಲಆ*ಯದೆ ಧರ್ಮಪುತ್ರಂ ಮೌನಂ 
ಗೊಂಡುಸಿರದಿರೆ (ಶಂತಶಾ- ೬-೨೫ ನ): ಮಾನಗೊಳ್‌ : ೧. ಏನೂ 
ಅಜ್‌ಯೆನೆಂದು ಮೌ [೫೫೦. ಮೋ]ನಗೊಂಡಿರಬೇಡ (045. ೧೩ಟ; 
ಬಂದಿಹ ಮಹಂತರು ಮೌನಗೊಂಡಿದ್ದಿ ಹರು (೧4: ೩೬-೯): ೨. ಸದ್ದು 
ಮಾಡದಿರು:  ವಬಾನಗೊಂಡುವು ಭೇರಿನಿಸ್ಸಳವೇನ ಹೇಳುವೆ 
ದನುಜರುಬ್ಬಟೆ ಹಾನಿಯಾದುದು (8930. ೨೦-೩೫). [ಮೌನ + ಕೊಳ್‌] 
ಮೌನಕಲಹ (ನಾ). ಮಾತಿಲ್ಲದ ಜಗಳ ; ಮೌನವಾದ ಕಲಹ ; 
ತಮ್ಮ ಈ ಕೆಲದಿನಗಳ ಮೌನಕಲಹವನ್ನು ಇಂದು ಬಗೆಹರಿಸಿಬಿಡಲೇಬೇಕು 
(39: 3೬3). [ಸಂ.] 
ಮಾನಗೊಳ್‌ ' ಮೌನಂಗೊಳ್‌ ` ನೋ. 
ಮಗನಮುದ್ರೆ (ನಾ). ಸುಮ್ಮನೆ ಇರುವುದು: ಏನು ಸಿದ್ಧಿಯಿದಕ್ಕೆ 
ಮೋಹಿದ ಮೌನಮುದ್ರೆಯ ಬಿಸುಟು ಹೇಳು (ಕನ್ಯಾಂ: ೨೦-೨೬); ಇನ್ನು 
ನಮಗೆ ಗುಡಗಜ್ಜನ ಬಾಧೆ ತಟ್ಟದು ಎಂದು ಹೇಳಿ ಮೌನಮುದ್ರೆಯನ್ನು 
ತಾಳಿದರು (ನಸ. ೫). [ಸಂ. ಮಾನಮುದ್ರಾ] 
ಮಾನವಡು (ಕ್ರಿ). ವರಾತನ್ನಾಡದಿರು; ಸುಮ್ಮನಿರು: ಗಾನವಿದ್ಧಾ 
ಲೋಲರಾದರು, ನೀನೆ ಗುರು ಮೂಲೋಕಕೆನ್ನುತ ಮೌನಮ್ಟುದು 
ಸರ್ವನೃಪಜನೆ (ಕಾಗತ: 03-೬೩). [ಮೌನ -- ಪಡು] 
ವತೌನವ್ರತ (ನಾ). ಮಾತನ್ನಾಡದೆ ಇರುವ ವೃತ; ಮೌನದ ಆಚರಣೆ: 
ಇತ್ತ ವ್ಯಷಭನಾಥನುಂ ಮೌನವ್ರತೆದಿಂ ಯೋಗಯೋಗ್ಯಪ್ರದೇಶದೊಳು 
ಅವಹಿತಧ್ಯಾನನಾಗಿ ವಿಹಾರಿಸಿ, (೫ವುಂತ್ರ. ೪೦); ಮೌನವ್ರತಕ್ಕಿ ದೀಕ್ಷಿತರಾಗಿ 
ನೌನರಂಗದಲಿ ಇಳಿದಿಹರು (ತುಕ್ತಕಂ- ೪೯-೪). [ಸೆಂ.] 
ಮಾನಾಧ್ಯಯನವೃತ್ತಿ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂದು; ಉಪವಾಸಾನಂತರದ ಪಾರಣೆಯ ಸಮಯ 
ದಲ್ಲಿ ವಾಜಸ್ನಿಯಮವನ್ನು ತಾಳುವುದು ಹಾಗೂ ಶಾಸ್ಟ್ರ್‌ಭ್ಯಾಸವನ್ನು 
ಮೌನವಾಗಿ ಮಾಡುವುದು : ಮೌನಾಧ್ಯಯನವೃತ್ತಿಯುಂ ತೀಥನ 
ಕರತ್ವಭಾವನೆಯಂಂ ಅಪ್ಪಯ್ವತ್ತುಮೂಜುಗರ್ಭಾನ್ವಯಕ್ರಿಯೆ 
ಯೊಳು (ತಾವೂಪು- ೨೦೨)- [ಸೆಂ.] 
ಮೌನಿ (ನಾ). ೧. ಮಾತನ್ನಾಡದೆ ಸುಮ್ಮನಿರುವವನು ; ವಣ 
ಯಾದನು ರಾಮ (ಕ್ರೀಂ. ೦೫೯-೨೦೪); ಮೌನಿಯಾದವನಿಗೆ ಕಲಹವೆಂಬು 
ವುದಿಲ್ಲ (ಇಂತಾಶ. 60-60); ಹಾಗೆ ನೋಡಿದರೆ ರಾಯರು ದೊಡ್ಡಮನಿ 1 
(ಕಂರಿತು: ೧೨೦). ೨. ಮುನಿ; ತಪಸ್ವಿ ; ಯಷಿ: ಮಾನಿಗಳು ಮೌ 
ಗಳು ಸ್ವಚ್ಛ ಶಿವಾನುಭಾವೇಚ್ಛಾತ್ಮಸುಖಿಗಳು (ನಿತಪು- . ೬-ಂ೭)- 
[ಸಂ. ಮಾನಿನ್‌] 
ಮಾರಜಿಕ (ನಾ). ಮದ್ದಲೆಯನ್ನು ಬಾರಿಸುವವನು : “ಮಾರ್ದಂಗಿಕಃ. 
ಮೌರಜಕಃ - ೨ ಮದ್ದಲೆ ಬಡಿಯುವವನ ಪೆಸರು, ಮದ್ದಳಿಗ”(1ಜ್ಯಾಂತ- 
೩೦೦). [ಸಂ.] 
ಮಾರಜಿಗ (ನಾ). - ಮೌರಜಿಕ.; “ಮೌರಜಿಗ - ಮೌರಜಿಕೂತಮಟಿ 
ಬಾರಿಸುವವ” (ಕದ. ೩೭) ; ಸುರಪುರದ ಮಾರೆಜಿಗನಾವೆಡೆ ಕುರುಬಲದ 


48 


ಮಾೌರವಪಾಶ 


ಜದ ಗರುದನ ತೋಟಕ್‌ನುತ ತೂಳಿವನು. ಶಲಿಪಾರ್ಥ(ಕುಠ್ಮಕಿ.30-38)- 
[5 ಸಂ. ಮಾರಜಿಕ] 

ಮೌರವಪಾಶ (ನಾ). ಮುರು ಎಂಬ ಕಬ್ಬಿಣದಿಂದ ಮಾಡುವ ಒಂದು 
ಬಗೆಯ ಸರಪಣಿ. ಸಂಕೋಲೆ : ಖಚರಕಿನ್ನರವಿದ್ಯಾಧರರಂ ಕಡಿಬಂಡ 
ಮಾಗೆ ಕತ್ತರಿಸಿ ಕೊಲ್ವ ಮೌರವಘ್ಪಶಮಿರ್ಪದು (ಗ. 00-69 ಈ); 
ನರಸೇನೆಗರಿದು ಲಂಕಾಪುರದ ಬಹಿರ್ಜಲಧಿ ದಾಂಟಲಿಂತಿದು ದೇವಾಸುರರ್ಗ 


ಮಂದೆನಿಸಿ ನರಕನ ಪುರಮಂ ಬಳಸಿರ್ದುದೊಂದು ಮೌರವಪಾಶು 
(are. 03-3). [ಆಸಂ. ಮೌರ್ವಪುಶ] 


ಮಾರಿ. ಮವುರಿ, ಮಹುರಿ, ಮಾವುರಿ, ಮುಹರಿ, ಮುಹುರಿ, ಮೊಹರ್ಮಿ, 
ಮೋರ್ಮಿ, ಮೋಹರ್ಕಿ, ವಿವರ (ನಾ)- ಒಂದು ಬಗೆಯ ಊದುವ 
ವಾದ್ಯ : ವೇಣು ವೀಣೆ ಮಾರಿ ವಾದ್ಯಂಗಳಲ್ಲಿ ವಾಯು ಆಂಗುಲಿಯ 
ಭೇದದಿಂದ ರಚನೆಗಳ ತೋಜುವಂತೆ (ಶ್ರರೋಗ- ೫. ೩೦೩-೪೪) ; ಕುಂಬಿಡುವ 
ಕೊಂಬುಗಳ ರಣದಿತ್ತಿರಿಯ ಮಾರಿ ಹಲಹಲವು ರೀತಿರೀತಿಯ. 
ಚಿನ್ನದಾ ತಂಬಟದ ನಾನಾಧಿಧದ , , . ನಿಸನ್ಸಿಳಕುಳವಳ್ಳಿ ಅಗಿದುದು 
(ಸೋಮಶ- 3-8೨); ತಿತ್ತಿರಿ ವರಿ ತಾಳ ದಡಿಗೆ ಮದ್ದಲೆ ಉತ್ತಮದ 


೭೪೯೮ 


ಶಂಖಶಬ್ದನಾದಗಳಿಂದ- ೬. ಕುಣಿಸುವರು. (ಶೆರಂದ- ou): 
ಮವುರಿ ; ೪). ಮಹುರಿ: ಕೊಳಲು ಮಹುರಿ ರಣಮವುರಿ ದವಳಸಂಕ 
(ರೇನಾಂಘ್ರ, 4-೨೦೦). ಮಾವುರಿ: ಬಾಯಿಂದೆ ಕೊಂಬು ಮಾವುರಿ 
ಕಹಳೆಗಳನೂದಿ ಬಾಯಿಂದೆ `ಕರಡೆಯಂ ಬುರಿಸುತೆ ಕೊಳಲೂದಿ 
(15ರ, ರೇ. 0-೩). p ಇದು ಛಂದಸ್ಸಿಗಾಗಿ ಮಾಡಿಕೊಂಡಿರುವ 
ರೂಪವಿರಬಹುದು. ಮುಹರಿ ; ಮುಹರಿಯ ಮಧುರತೆಯುಗಿ 
ಬೀಣೆಯ ಬಹುಲಿಕೆಯುಂ ಎಸೆಯೆ (ನರಫು- ೯-೫ 2). ಮುಹುರಿ : 
ವೇಣು ಮುಹುರಿಗಳಲ್ಲಿ ಮೂವತ್ತೆರಡುರಾಗಮಿಶ್ರಂಗಳ ಅಅವತ್ತುನಾಲ್ಕಲಲ್ಲಿ 
ಕೂಡಿ ನುಡಿವುದು ಒಂದೋ ಎರಡೋ (ಪೋಳಿರಾ- ೨೭-೫); 
ಮುಹುರಿಶೃಂಗವುಶ ಕಹಳಾಶಂಖಪಾವಪು ಭೃತಿಸುಷಿರವುದ್ಕ ಚಯವಂಂ 

* 7 ತಾಳಾನುಗತಮಾಗಿ ಬಾಜಿಸುತೆ ತತ್‌ಕುಶಲಗತಿಯಿಂ (ಕರ್ಮರಾ. ೩-೩; 


ಭೇರಿ ನಿಸ್ನಾಳಗಳು ಮಾಣದತಿಸ್ವರಗೆಯ್ಯ ಮುಹುರಿ ವ್ಯಿರಣವಾದ್ಕ 
ವಿದ್ವಜ್ಞನಾನಿಕರವು ಎಸಕದಿಂ ರಾಜಿಸಲು (ಕ್ರಶುಥ. ೪). 


ಮೊಹರ : ಹೊನ್ನಿನ ಕಹಳೆಗಳಂ ಪ್ರೆಸರನ್ನದ ವಾಸಂಗಳಂ ಸುಶಂಖಂ 
ಗಳುಮಂ ಚೆನ್ನಿನ ಮೊಹರಿ[ಣಣಂ- ಮೌರಿ]ಗಳಂ ಸುರಗೆನ್ನೆಯರೊರ್ವೊ 
ರ್ವರೂದಿದರ್‌ ಕಡುನಲವಿಂ (ಕಾರಥಿ. ೬-೧) ; ಕಿವಿಗೆ ಇಂಪಾದ ಮೊಹರಿ 
ಶ್ರುತಿಗಳ ನಾದವೂ ಕೇಳಿ ಬಂತು (ಕೆಗಳ, 30೭), ಮೋರಿ: 
ಮದುವೆಯ ನಾಲ್ಕುದಿನ, ಮೋರಿ ಹಿಡಿದ ಕೊರಗನಿಗೇನೆ ಅವನ ವಾದ್ಯ 
ಕೇಳಿಸಿತೋ ಇಲ್ಲವೋ (ಕು. 3); - ಶಿವಗುಡಿಯಲ್ಲಿ ಮೋರಿ ಬುರಿಸುತ್ತಿದ್ದೆ 
(ಕರ್ಮ. ೨೯೧): ಮೋಹರಿ,: ಅಲರ್ವಿಂಡಿಗೆಜಗಿ ರೋಂರಿಪಳ 
ಶಿಶುಗಳಿನ್ನೊಲೆವ ನೈದಿಲ ನಿಡಿದಂಟು ಜಲದೇವಿಯರಂಗಜವೀರವನೋದು 
ತೊಲೆವ ಮೋಹರಿಯಂತಾಯ್ತು (ಶ್ರೀ280- 03-3೩) ; ನೀರದಗಳಂತೆ 
ನಭದೊಳುಲಿದವಾಗ ಕಹಳಾಳಿಗಳು ಮೋಹರಿಗಳು (ನುಲ್ಮಾರಿ- ೩-೩೭). 
ಮೌೌವರಿ ; ಪಟಹ ಚೇರಿ , . , ಕಹಳೆ ಡಿಂಡಿಮರವದಿ ಸಂಘಟಿಸಿದುಜ 
ಚೀರಣದ ಬೊಂಬುಳಿ ದೋಳು ಮೌವರಿಯ ಪಟುತರ ಧ್ವನಿ ತೀವಿದುದು 
ದಿಕ್ತಟಗಳನು (ಸನಕ್ಸು. ೧-೬೪). [ ದೇ.8 ತೆಲು. ಮಾರಿ, ಮವುರಿ ] 
ಮಾರಿ (ನಾ). [ಸಂಗೀತ್‌] ಒಂದು ರಾಗದ ಹೆಸರು ; ಮೋದದಿಂದ 
ಗಾಯಕರು ಮೌರಿ ಪಾಡಲು (ಈ. 60-0). [ಸಂ ಮಾಹುರೀ] 
ಮೌರ್ಯ (ನಾ). ದಡ್ಡತನ ; ಅವಿವೇಕ ; ಮೂರ್ಪತನ ; ಕ್ಷಿತಿಯೊಳೀ 
ದೇಹಿಗಳು ಪಶುಗಳಂದದಿ ತಿಳಿಯದತಿಶಯದ ಸುಖಗಳನು ಹಾರೈಪರನುದಿನದಿ 
[ಸಂ.] 


ಮೌರ್ಶ್ಯದಿಂದೀ ಪುಸಿಯನು (ಏಿಂಕಾರಾ.- ೨-೪-೨೨). 


ಮಾಲಿಕ 


ಮಾರ್ವ (ಗ) ೧. ಮುರು ಎಂಬ ಕಬ್ಬಿಣದಿಂದ ಮಾಡಿದ. (ನಾ). 
೨. ಕಂದುಬಣ್ಣದ ಕುದುರೆ: “ತುರಗವರ್ಣಂ . . . ಮಾಸರಮಾಗೆ 
ಮೌರ್ವನಕ್ಕು” (ಮಂಗ. 60-0): [ಸಂ] 
ಮಾರ್ವಿ (ನಾ). ಬಿಲ್ಲಿನ ಹೆಡೆ; ನಾರಿ; ಸಿಂಜಿನಿ: “ವೌರ್ವೀ, 
ಜ್ಯಾ. ಶಿಂಜಿನೀ. ಗುಣಃ ಜೀವಾ--ಈ ೫ ಬಿಲ್ಲ ತಿರು” (ಹರಹು: 
ಲಲಿತಭ್ರೂಕಾರ್ಮುಕಂ ಕೇಕರರುಚಿ ನನೆಗೋಲ್‌ ಕುಂತಳಂ 
ಮೌರ್ವಿ ಮಂಜೀರಲಸದ್ದ ನಂ ಧನುಷ್ಟಂಕೃತಮೆನೆ . . . ಎಸೆಗುಂ 
ವಾರನಾರೀಕದಂಬಂ  (8ಗ೨- ೨-೩೩) : ಧನುವಿಗೆ ವರೌರ್ವಿಯ ತೊಡಿಸಿ 
ಗುಜ್‌ಯನೆಚ್ಚ ಘನಮಹಿಮನಿಗೆ ಸೂದೆಂದು ಕೈಯಲಿ 
ಮಂದಾರಮಾಲೆಯ ಘನತರರಾಗದಿಂದಿತ್ತು 
[ಸಂ, ವನಿರ್ವೀ] 
ಮೌರ್ವೀನಾದ (ನಾ). ಬಿಲ್ಲಿನ ಹೆದೆಯ ಠೇಂಕಾರ ; ಜ್ಯಾನಾದ : 
ಸಂಸ್ಕಾಂತೋದ್ಭತ ಚಪಳಚಾಪಕರಾಳನಭೌರ್ಮೀನೀದಭೀಷಣನಾದನಾ ಭೀಮ 


೩೬-೩೦೦) ; 


ತನುಜೆಯ 


(ಶೇನಂಸಾಂ: ೧೭-೪೩)- 


(ಕುಮ್ಕಾಕ- 0೨-04). [ಸಂ.) 
ಮಾಲ (ಗು). ೧. ಬಹಳ ಹಿಂದಿನ ; ಪ್ರಾಚೀನವಾದ, ೨. ಮುಖ್ಯ 
ವಾದ ; ಮೂಲಭೂತವಾದ. (ನಾ). ೩. ಗೃಹ, ಕ್ಷೇತ್ರ 


ಮುಂತಾದುವುಗಳ ಹಿಂದಿನ ಸ್ಮ ತಿಗತಿಗಳನ್ನು ್ನ ತಿಳಿದು ವಂಶಪರಂಪರೆ 
ಯಾಗಿ ಅಧಿಕಾರ ನಿರ್ವಹಿಸುವ ಮಂತ್ರಿ ಮೊದಲಾದ ರಾಜಸೇವಕ : 
ಮೌ[ಲ]ಭೃ[ತ್ಯ]ಸುಹೃತ ಶ್ರೇಣಿಮಿತ್ರಾಟವಿಕತಂತ್ರಂಗಳ್‌ ಪಣ್ಣಿದ 
ಜಂತ್ರಂಗಳಂತೆ ಕಟಕುಟಮಾದುವು (4689. ೦೩-೨0 ನ). [ಸಂ:] 

ಮಾಲಬಲ (ನಾ). ಪ್ರಧಾನವಾದ ಸೈನ್ಯ ; ಮೂಲಬಲ : ನಿಜರೊಢ 
ವ್ಯಾಳಶುಂಡಾಲಮೃಂ ಬಳಸಿ ನಿಂದ ಲ[ಶಾಕಾಂ. ೪]ಬಲಮನರನೆಲೆಗೆ 
ನೊಂಕಲ್‌ವೇಟ್ಲೂ (ತುದ್ರಪು- ೧೦-೯೪ ನ). [೫0] 

ಮಾಲಿ, ವ) (ನಾ). ೧. ತುದಿ; ಶಿಖರ ; ಅಗ್ರಭಾಗ : ಫಣಿ 
ಗರುಡ ಗಜ ಮಕರ . . , ಚಿಹ್ನಂಗಳ" ಯಥಾುಕ್ರಮದಿಂ ತನ್ಮೌಲಗಳೊಳ 
ಪ್ಲವ (ಕ್ರ. ೧0- ವಿ. ತಲೆ: *ಚಂದ್ರವೌಲಿ' ಪರಾ. ೩. 


ಕಿರೀಟ ; ಮಕುಟ: ಆ ಸತ ಂದ್ರಚೋಳೇಂದ್ರಸತ್ಪದಪದ್ಮಕ್ಕೆ ಮರಂ 
6" ನ ನದ್ಮಕ್ಕೆ 


ಮ? 


ದಮಂ ಪಡೆದು ಮೌಲಿದ್ಕೋತಿಯಿಂ ಮೊಳ್ಲಿದಂ (೩8. 9-00೩)- 
೪. ಜಡೆ; ಮುಡಿ. ವೌೌಳಿ: ೨, “ಮುಂಡಃ. ಉತ್ತಮಾಂಗಃಃ : 
ಮಸ್ತಕ, ಮಾಳಿ, ಶಿರಃ, ಶೀರ್ಷಃ, ಮೂರ್ಧಾ, -ಈರ 


ಮಂಡೆ” (ಶರಾಯು- 63-44): ಹ. “ ಮೌಂ0:ನಲ್‌ ಮಕುಟ mn. 
ಮುರ, ಮಕರ)” (6. ಲ); ಮೋಟನ ಮೌಳಿ ಮೂಕೊಜತಿಯ 
ಶೃಂಗಾರ ಬೇಟ ಕುರುಡಂಗೆ ನಗೆಗೆಡೆಯಾಯಿತ್ತು (08ರ. 44೦). ೫. 
(ಆಲಂ) ಮುಂದಾಳು ; ನಯಕ : ಓಲಗಬೊಳಿರ್ದಖಿಳಮೂರ್ಜರ 
ಮಾಳಿಯನು ಕಂಡವಧರಿಸು ಸಿರಿಲೋಲ ಬಿಜಯಂಗೈಯಲವಸರವುಂಟೆ. 
ಹೇಳೆನಲು (ಕುಠ್ಮಾಣ- $-3೬)- ೬. ಮುಖದ ಸೌಂದರ್ಯ (?) : 
ಎಜದಳೋ ಸುರರಿಂಗೆ ಸತಿ ಕೈಜೊಜದಳೋ ದನುಜರಿಗೆ ಮಾಂಯ, 
ಮೆಜದಳೋ ಅಸುರರಿಗೆ ಸುರರಿಗೆ ಸುರದಳೋ ಸುಧೆಯ , , . ಎನೆ 
ಮುನಿನಿಕರ ಸಲಹಿದಳು ಸುರಕುಲವ (ಏರಾಗ- 6-0-೩೨). [ಸಂ.] 
ಮೌಲಿಕ (ಗು): ೧. ಮೂಲರೂಪದ ; ಮೂಲಭೂತವಾದ : .ಗೀಕಾ 
ರಹಸ್ಯದಲ್ಲಿ ವ್ಯಕ್ತವಾದ ಟಳಕರೆ ಮೌಲಿಕ (original) ವಿಚಾರಗಳನ್ನು 
ಸ್ಪಷ್ಟಪಡಿಸುವುದು ' ಕ್ರಮಪ್ರಾಪ್ತೆ (ರರೀಣ. ೧೪೯) ; ಅವು ಮೌಲಿಕ 
ಬಾಲಬಜೋಧವೆದ್ಧತಿಯವಾಗದ್ದು ಗೀತೆಯ ತತ್ವಜ್ಞಾನ ಹೇಳುವಂಥವಾಗಿರು 
ವುದನ್ನು ಕಂಡು ಮತ್ತೊಂದು ಬಗೆಯ ಕೌತುಕವೆನ್ನಿಸುವುದು (ಸ್ಮೃತಃ: 0)- 
(ನಾ)- ೨. ಪ್ರಾಚೀನವಾದುದು ; ಮೂಲಭ್ರೂತವಾದುದು. ೩. 
ಮುಖ್ಯವಾದುದು ; ಮಹತ್ವವಾದುದು : ಈ ಪುಸ್ತಕವು ಸ್ವತಂತ್ರವೆ ? 


ಮಾಲಿಕತೆ 


ಮೌಲಿಕವೆ? (ನಾಯರ. ೫) ; ಈ ಪಂಥದಲ್ಲಿ ಐವರ ಅಧಿಕಾರವು ಮೌಲಿಕ 
ವಾಗಿದೆ (ಮಸಾಹಿ. 00) ; ಮೌಲಿಕವಾಗಿ ನೋಡಿದರೆ ಸಾಹಿತ್ಯವೆಂಬುದೂ 
ಒಂದು ಮೌಲ್ಯವೇ (ಕಂನ್ಯ ೧೦. ಹನ್ನುಂ)- 9: ಒಂದು ಬಗೆಯ ತೆರಿಗೆ: 
ತ್ರಿಭೋಗಾಭ್ಯಂತರಮಷ್ಟಭೋಗತೇಜಃಸ್ವಾಮ್ಯಯುಕ್ತ (ಕ್ವಂ) ಶುಲ್ಕ ದಂಡ 
ಸಾದಕಾರುಕಕರಮೌಲಕಾರ್ಹಣಾದಿ ಸಕಲದ್ರವ್ಯಾಪಾರ್ಜನೋಪೇತಂ (ಇ೮- 
Iv» ೨೬೭೬-೩6 ; 1259). [ಸಂ.] 

ಮಾಲಿಕತೆ (ನು). ಬಹಳ ಹಿಂದಿನಿಂದಲೂ ಉಳಿದುಬಂದಿರುವ ಗುಣ, 
- ಸ್ವಭಾವ : 'ಈಗ ಅವರ ಮೌಲಿಕತೆ ತಿಂದು ಬಂತು (ಸ್ಮ್ಮತಿತ- 6೪). 

[ ಸಂ, ಮಾಲೀತು 1 

ಮಾಲ್ಯ (ನಾ). ೧. ಬೆಲೆ: ದರ; ಧಾರಣೆ: “ವೃತ್ತಿಕ್ಲಿಪ್ತಂ ಭೃತಿ 
ವೇತನಂ ಮಾೌೌಲ್ಯಮೆನೆ ಹೊತ್ತ ಬೆಲೆ” (63ಂಗಣ. ೦೦೨-3); ಎರಡು ತೆರ 
ಮೌಲ್ಯಂಗಳಿಲ್ಲಕಂ ಲೋಕದಲಿ ಪರಮಾರ್ಥಕೊಂದು. ಸಾಂಪ್ರತದರ್ಥ 
ಕೊಂದು (ಕಂಕುಳ: ೬೬೬). ೨. ಉಪಯುಕ್ತವಾದುದು ; ಬೆಲೆ 
ಯಳ್ಳು ದು $ ಅನಘರತಾಲ್ಯವಕ್ಷಯಮಾಲ್ಯ [ಶಾಕಾಂ. ಮೂಲ್ಯ]ವಭವ 
ಸ್ಕೌಲ್ಯವಹ ಕೈವಲ್ಯವೀ ನಿರ್ಮಾಲ್ಯ: 14-೬೬). ೩. ಜೀವನದಲ್ಲಿ 
ಬೆಲೆಯುಳ್ಳದ್ದೆಂದು ಭಾವಿಸುವ ಅಂಶ ; ಆದರ್ಶ: ಜೀವನದ 
ಮೂಲಭೂತಕ್ರಿಯೆಗಳ ಗುರಿಯಾಗಿ ನಿಂತು ಜೈವಿಕ ಚಟುವಟಿಕೆಗಳಿಗೆ. 
ಮಾರ್ಗದರ್ಶನ ಮಾಡುವ ಆದರ್ಶಗಳಿಗೆ ಮೌಲ್ಯಗಳೆನ್ನಬಹುದು (ತೂಕಕ್ಕ- 
6 ಹಿಕ್ಮುತಿ); ನವ್ಯಕಾವ್ಯದಲ್ಲಿ ಈ ವೃಕ್ತ್ಯತೀತಮಾೌಲ್ಯಗಳಿಗೇ ಪ್ರಧಾನತೆ 
ಯುಂಟಾಗುವುದೆಂದು ತೋರುತ್ತದೆ (ಕನ್ಮಣ- ೪). [ಸಂ.] 

ಮಾಲ್ಯಧನ (ನಾ): ಒಂದು ವಸ್ತುವನ್ನು ಮಾರಿದಾಗ ಅದರ ಬೆಲೆ 
ಯಾಗಿ ಬರುವ ಹಣ ; ಬೆಲೆಯ ಹಣ: ಈ ಆಭರಣಂಗಳಂ- ... 
ಕ್ರಯಕ್ಕೆ 'ಹೊಂದಿಸಿ ಅದರ' ಮಾಲ್ಯಧನವನ್ನು ನೀವೇ .ಯಾಗಾರ್ಥವಾಗಿ 
ತೆಗೆದುಕೊಳ್ಳುವರಾಗಿ (ಬುಕ್ರಾರುಂ. ೨೪೩)- [ಸಂ.] 

ಮಾಲ್ಕನಿರ್ಣಯ (ನಾ). ಯಾವುದಾದರೊಂದು ವಸ್ತು, ಕಲಾಕೃತಿ 
ಇತ್ಯಾದಿಗಳ ಬೆಲೆ ಅಥವಾ ಉಪಯುಕ್ತತೆಯನ್ನು ನಿಗದಿಪಡಿಸು 
ವುದು, - ಗೊತ್ತುವು ; ಸಾಹಿತ್ಯದ ಮೌಲ್ಯನರ್ಣಯದ 
ಸಮಸ್ಯೆಯೊಡನೆ ಸ್ವತಃ ಸಂಬಂಧಿಸಿದಂತೆ, ಆಚರಣೆಯ . ತತ್ತ್ವವೊಂದು 
ಪ್ರಾರಂಭದಲ್ಲಿ ನಮಗೆ ಇದ್ದೇ ಇದೆ (ಸ೬ಿತ್ರ. ೩೦೬)... [ಣಂ] 

ಮಾಲ್ಯಮಾಪನ (ನಾ). ಯಾವುದಾದರೊಂದು ವಸ್ತು, ಕಲಾಕೃತಿ, 
ಗ್ರಂಥ, ಲೇಖನ ಇತ್ಯಾದಿಗಳ ಬೆಲೆಯನ್ನು ಅಳೆಯುವಿಕೆ.--ಅರ್ಹತೆ 
ಯನ್ನು ಗುರುತಿಸುವಿಕೆ, ಯೋಗ್ಯತೆಯನ್ನು ನಿರ್ಣಯಮಾಡುವಿಕೆ : 
ನರನಾರಿವೃಂದವು . . - ತಮ್ಮ ಆತ್ಮಪರಿತೋಷದಿಂದ ಪ್ರಯೋಗದ 
ಸಿದ್ಧಿಯ ಮೌಲ್ಯಮಾಪನವನ್ನು ಮಾಡಬೇಕು (ಶೃಜರ- ೩೪) ನ ಸಾಹಿತ್ಯದ 
ಮೌಲ್ಯಮಾಪನವನ್ನು ವಿವೇಚಿಸುವುದು ನಮಗೀಗ ಉಳಿದಿದೆ 
(ಹತ್ರ. ೨೪೪). [ಸಂ.] 

ಮಾಲ್ವಿ (ನಾ). ಮುಸಲ್ಮಾನರ ಧರ್ಮಗುರು : ಅವನ ಬೋಧನೆಯನ್ನನು 
ಸರಿಸಿ ವನೌಲ್ವಿಗಳೂ ಉಲಮಾಗಳೂ ದೇಶದೇಶಗಳಿಗೂ ಹೋಗಿ ..-. 
ಗ್ರಂಥರಚನೆ ಮಾಡಿ (ಕ್ಮಗಂಂ- ೦೬5) ; ಅಲ್ಲಿಯ ಮನಲ್ವಿಯೇ ಅವನಿಗೆ 


ಒಂದು ಕಂಬಳಿಯನ್ನು ಕೊಟ್ಟಿದ್ದರು. (ರೂಕಸ. ೦೨); ದೊಡ್ಡ 
ದೊಡ್ಡ ಅಧಿಕಾರಿಗಳೂ, ಮೌಲ್ವಿಗಳೂ . . . ರಾಜಾಗಮನಕ್ಕೆ ಪೂರ್ವ 
ಭಾವಿಯಾಗಿ ಸಿದ್ಧರಾಗಿ ಕಾದಿದ್ದರು (490: ೩೪೦). 


1 ಅರ, ಮವಗಲ್ವೀ; ಪಾರ. ಮರಾ. ಹಿಂ. ಮೌಲವೀ ] 
ಮಾವರಿ : ಮೌರ್ಕಿ' ನೋ. 
ಮಾಸಿ ` ಮಾವಶಿ” ನೋ. 
ಮಾಸೂಫ (ಗು). ೧. ಮೇಲೆ ಹೇಳಿದ: 


೭೪೯೯ 


2 


46 


ಹಿಂದೆ ಹೇಳಿರುವ. (ನಾ) |: | 


ಮ್ಯಾನಾ 


೨. (ಹಿಂದೆ) ಸೂಚಿಸಲಾದ ವ್ಯಕ್ತಿ: ನಿಮ್ಮ ಖಣಂನುಬಂಧ ಪೂರ್ವ 
ದಿಂದ ಸರಿಯಾಗಿ ನಡೆದು ಬರುತಿರಲಿಕ್ಕೆ ನಿಮ್ಮಿಂದಾ ಇಂಥಾದ್ದು ಬರಲಿಕ್ಕೆ 
ಇಲ್ಲ, ಸಾಹೇಬ ಮೌಸೂಫರಂಿಗೆ . ಬಿಟ್ಟು ಸ ಕಳುಹಿಸುವಂತೆ ಮಾಡಿಸಬೇಕು. 
(ಕತ್ರಶಾ- ೩೨)... 4 ಅರ. ಮವ್‌ಸೊಫ್‌; ಓಂ, ಮೌಸೂಫ್‌; ಮರಾ. 
ಮೌಸುಫ್‌, ಮೌಸೂಫ್‌] 

ಮಾಹಳಿಗ (ನಾ). ಒಂದು ಬಗೆಯ ಕುದುರೆ: ಜನ್ನನಂ ನೀಲನನಳಗನಂ 
ತನ್ನಿ ಕತ್ತಳ ಮೌಹಳಿಗನಂ ತನ್ನಿ . - . ವಾಹಕರಿರಾ ನೀವು (ಸತ್ಯ: ೬೦-೪೦). 

ಸ (1೫3 

ಮಾಹೂರ್ತ (ನಾ). ಮುಹೂರ್ತಜ್ಞಾನವನ್ನು ಬಲ್ಲವನು; ಜೋಯಿಸ: 
“ಸಾಂಪತ್ಸರಃ - . . ಮೌಹೂರ್ತಃ, ಜ್ಞಾನಿನ್‌: ಕಾರ್ತಾಂತಿಕಃ - ೮ 
ಜ್ಯೋತಿಷ್ಯನ ಹೆಸರುಗಳು, ಜೋಯಿಸನು” (ಹರಂತಿ: 3೩೦): - [ಸಂ.] 

ಮಾಹೂರ್ತಿಕ (ಗು)- ೧. ಕ್ಷಣಿಕವಾದ ; ಕ್ಷಣದ. ೨. ಮುಹೂರ್ತಕ್ಕೆ 
ಸಂಬಂಧಿಸಿದ; - ಸೇರಿದ. (ನಾ). ೩. ಇ ಮೌಹೂರ್ತ : 
“ಸಾಂಪತ್ಸರಃ, ಜ್ಯೋತಿಸಿಕ ಜ್ಞಾನೀ; ಮೌಹೂರ್ತಿಕಃ . - - ಗಣಕಃ - 
ಈ ರ ಜೋಯಿಸಿಗಂ”' (ಕಾಯು. ೬೭-೫೪೪; 'ಆತ್ಮೀಯಪ್ಪತ್ರೀವಿವಾಹೋ 
ತ್ನವಕ್ಕೆ ಮೌಹೂರ್ತಿಕರಂ ಕರೆದು ದಿವಸಮಂ ಬೆಸಗೊಳ್ಳುದುಂ (ಕಬ್ಬ. 
೪-೩0 ವ) ; ನೆಅಕಿಯೆ ಕಯ್ಕೆಯ್ದ ' ವಧೂವರರಂ' ಮೌಹೂರ್ತಿಕ ನಿರೂಪಿತ 
ಶುಭಮುಹೂರ್ತದೊಳ್‌ . . . ಪಾಣಿಗ್ರಹಣಂಗೆಯ್ಸಿದಾಗಳ* (ತುಳುಮಾ, 
೧0-000 ಫ)- [ಸಂ.] ' 

ಮಾಳಿ `ವರೌಲಿ' ನೋ. 

ಮಾಳಿಕಾಜ (ನಾ). (ಆಲಂ) ನಾಯಕ; ಮುಖಂಡ: * ಮೌಳಿಕಾಜತನೆ * 
ಪರಾ. [ಮಾಳಿ (ಎಮೌಲಿ) 4 - ಕಾಣ] 

ಮಾಳಿಕಾಅತನ (ನಾ). (ಆಲಂ) ನಾಯಕನಾಗಿರುವಿಕೆ ; ಮುಖಂಡ 
ನಾಗಿರುವಿಕೆ`; ಮಾಳಿಕುಅತನದಿಂದೊಮ್ಮೊಮ್ಮೆ ತನ್ನ ಭುಜಾದಂಡಮಂ 
ತಿರುಗಿ ನೋಡುತುಂ (560ರ, ೪-4೩)... [ಮಳಿಳಿಕಾಅ |. - ತನ] , 

ಮೂಳಿಮಣಿ (ನಾ). ಕಿರೀಟದ ರತ್ನ; ಮಕುಟ'ಮಣಿ : ಪ್ರಥಿತಪೃಥಿವೀ 
ಪಾಲೌಘಾನಮೃ ಮೌಳಿಮಣಿ ಪ್ರಭಾಗ್ರಧಿತಪದಪೀಠಾಗ್ರಂ ಕೇಯೂರಮಂ 
ತಳೆವಂದದಿ. ಪೃಥುಳಭುಜದಿಂ ಪೃಥ್ವೀಶಂ ತಾಳ್ವಿದಂ ನೆಲನೆಲ್ಲಮಂ 
(ಗಂತೂ: ೦೬) ; ಯಾದವಮಹೀಭುಜವನೌಳಿಮಣಿಬ್ರಜಪ್ರಭಾಲಿಂಗಿತಪಾದ 
ಪೀಠಂ (೫29. XX, ೪-೬: 10%); ಓಲಗಿಸುವುದು' ಮಿತ್ರರಾಯರ 
ಮೌಳಿಮಣಿ ಪಾಂಡುವಿನ ಚರಣನಖಾಳಿಯನು ಸೆಣಸುವ ಮಹೀಶ್ವರ 
ಮೌಳಿಮಣಿಕಿರಣ: ಓಲಗಿಸಿತು ಪ್ರಣಯದಮರೀ ಬಾಲೆಯರ ಪದನಖವನು 
(10ರ: ೪-೬), [ಸಂ. ಮೌಲಿಮಣಿ] 

ಮ್ಯಾಚು (ನಾ). ೧. ಸರಿಹೊಂದುವುದು ; ಜೋಡಿ; ಇದಕ್ಕೆ 
ತ್ಯೊಚು ಆಗೋ ಬ್ಲೌಸುಪೀಸು : ತಂದುಕೊಡಿ (9ನ್ನಾರ. ೬೦): .೨- 
(ಆಟಗಾರರು) ಪರಸ್ವರ ಪ್ರತಿಸ್ಪರ್ಧಿಗಳಾಗಿ ನಿಂತು ಆಡುವ ಆಟ ; 
ಪಂದ್ಯ: ಅಂದು ಅವರ ಶಾಲೆಯಲ್ಲಿ ಹಾಳು "ಹುಕಿ" ಮ್ಯಾಚು ಚೇರೆ 
ಇತ್ತಂತೆ (ಕರುರಿ. 04) ನ. ಅದ್ದು ಹೋಗಲಿ ಬಿಡು, ಮ್ಯಾಚನಲ್ಲಿ 
ಏನಾಯಿತು? (ಕುಹಾಗ, 00): [+o ೫೩೦೦) ತಃ 

ಮ್ಯಾಜಿಸ್ಟ್ರೇಟ್‌ (ನಾ). ರಾಜ್ಯಸಂಸ್ಕಿತಿಶುಖೆಯ ದಂಡಾಧಿಕಾರಿ ; 
ನ್ಯಾಯಾಧಿಪತಿ ; ನ್ಯಾಯಾಧಿಕಾರಿ ; ಪೋಲಿಸ್‌ ಮತ್ತು ಮ್ಯಾಜಿಸ್‌ 
ಟ್ರೀಟ್‌: ಆಡಳಿತಗಳು (ಗ್ರಾಕೂಕ- 95) ; ನಿಮ್ಮ ರೆಸಿಡೆಂಟ್‌ ಮ್ಯಾಜಿಸ್ಟ್ರೇಟರು 
ಕೂಡ (ಸುತ್ತೈರೆ. ಒಂ [0 3(8]198844] 

ಮ್ಯಾಣ ` ಮಯಣ ' ನೋ: 

ಮ್ಯೂಣಗಪ್ಪಟ " ಮೇಣಗಪ್ಪಡ ನೋ: 


ಮ್ಯಾನೇಜರಿಕೆ 


ಮ್ಯಾನೇಜರಿಕೆ (ನಾ). ವ್ಯವಸ್ಥಾಪಕನ ಅಧಿಕಾರ, -ಹುದ್ದೆ : ಅವನ 
ಮ್ಯಾನೇಜರಿಕೆಯನ್ನು ನೋಡಿ ನಗೂ ಅವ್ಭುತವೆನ್ನಿಸಿತು (ಕಾಡೋ, 0೪೯), 
[ಮ್ಯಾನೇಜರು 4 ಇಕಿ] (| 


ಮ್ಯಾನೇಜರು (ನಾ). (ವ್ಯಾಪಾರ, ಸಂಸ್ಥೆ ಮೊದಲಾದವುಗಳ) 
ಕಾರ್ಯನಿರ್ವಾಹಕ ; ವ ಮಸ್ಕಾ ಪಕ: ಅವನಿಗೆ ಬುದ್ಧಿ ಹೇಳಬಾರದೆ 
ಎಂದೆ. ನೇಜರವರು ಲ 'ಧಾಬಿದರು (mane. ೨೦೦), 
[+o anager] 
ಮ್ಮುಜಿಯಂ ` ಮ್ಯೂಸಿಯಂ, » ನೋ. 
ಮ್ಕು ಒರಿನುಯಮ್ಮು `ಮ್ಯೂ ಸಿಯಂ 'ನೋ. 


ಮ ಬಸಿಯಂ. ಮು ಜಿಯ, ಮ್ಯುರಿುಯಮ್ಮು (ನಾ)... ಪುರಾತನ 
ಅರಶೇಷಗಳನ್ನು ಸಂಗ್ರಹಿಸಿ ಪ್ರದರ್ಶಿಸ ನವ ಮಂದಿರ ; ವಸ್ತು 


ಸಂಗ್ರಹಾಲಯ ; ವಸ್ತುಸಂಗ್ರಹಾಲಯಗಳು. (ಮ್ಯೂಸಿಯಂ) 
ಜನತೆಯ ಶಿಕ್ಷಣಕ್ಕೆ ನೆರವಾಗುತ್ತವೆ (1. ೩6). ಮ್ಯುಜಿಯಂ ; 
ಅಲ್ಲಿಯೇ ಸವಿಶಾಪದಲ್ಲಿದ್ದೆ , .. "ಮ್ಯುಜಿಯಮ್‌ ಬಳಿ ಬಂದ, (ತಕ. 


1). ಮ್ಯುರುಿಯಮ್ಮು  . ವಿಜಾಪುರ ಮ್ಯುರಿಖಯಮ್ಮುನಲ್ಲಿರುವ 
ವಿಕ್ರಮನ ಕುಲದ ಒಂದು ಮಹಾಶಾಸನವನ್ನೋದಿ (ಕಾಹಿತಂ- ೬). 
[ + %o. Museum] 
ಮ್ರುತ್ತು ' ಮಿಬ್ತು `ನೋ, 
ಮಾನ (ಗು): ೧. ಮುದುಡಿದ ; ಬಾಡಿದ; ಮಸುಕಾದ: ಮ್ಲಾನ 


ಮುಖಚಂದ್ರಂ ನರೇೇದ್ರನಪಳೆಡೆಗೋಡಿದನ್‌ (ಶ್ರೀರಾಮಾ, ೬೭-೩೬೨). 
೨. ದಣಿದ; ಬಳಲಿದ ; ಜಡವಾದ: ಮ್ಲಾನ, ಶೂನ್ಯ... ಯಜು 
ದಿಗಂತದಿ ಗಗನಕೆದುರು ನಿಂತಿದೆ ತರು (ಕ. 0-೦). ೩. ದುಃಖ 


ದಿಂದ ಕೂಡಿದ ; ಅಗುಪ್ನೆಗೊಂಡ. ೪. ಕೊಳಕಾದ: ಹೊಲ 
ಸಾದ; ಮಾಸಿದ. ೫. ಕಪ್ಪಾದ; ಕಪ್ಪುಬಣ್ಣದಿಂದ ಕೂಡಿದ. 
(ನಾ). ೬. ಬಾಡಿದುದು ; ಕಳೆಗುಂದಿದುದು ; ವಿರಹಪರನಶಾಂಗಂ 
ತ್ಯಕ್ತ ಜಾಯಾನುಷಂಗಂ . , - ದರವಿಚಳದಪಾಂಗಂ ಮ್ಲಾನಮಾಯ್ತಾ 
ರಥಾಂಗಂ (ಕಂದ್ರಫ್ಯ: €-9): ಹಿ. ಕೊಳಕಾದುದು ; ಮಾಸಿದುದು ; 
ಮಲಿನವಾದುದು : “ಕಿಲ್ಬಿಷ: ಮಲಿನಂ, ಮ್ಲಾನಂ, ಮಲೀಮಸಂ-- 
ಈ ೪ ಮಾಸಿದುದು” (ಕ೧ಡು: 030-593). ೮. ಹೀನವಾದುದು ; 


ಕೀಳಾಮದು :: ಅವರ ಸಹಸ ಎಷ್ಟು ಮ್ಹಾನವಾದ್ದು (9996. 1, ೬೦). 
[ಸಂ,] 
ಮ್ಲಾನತೆ (ನಾ). ಕಾಂತಿಹೀನತೆ : ಮಾನವಕನ್ಮೈಯಂ ಬಯಸಿ 


ನಂದನ ನಿನ್ನ ಮನಕ್ಕೆ ಚಿಂತೆಯಂ ಮ್ಲಾನತೆಯಂ ಮುಖಕ್ಕೆ ತರವೇಟ್ಟುದೆ 


(ತಂರಾಶಾ- ೪-೯6) ೨: ದಣಿವು; ಬಳಲಿಕೆ; ಮೂಸ್ಲೆನಿಕೋವನ ಮುಖ 
ಚರ್ಯೆಯಲ್ಲಿ ನಿರುತ್ಸಾಹ ಮ್ಲೂನತೆಗಳು ತಲೆದೋರದುವು (ಶೃತರು- ೨೩೦): 
ಹಿ. ದುಃಖ: ರಿದಂ, ಬಿದಿ ನಿಜಜನ್ಮಾಕರಮೆನಿಸಿದ. ಪದ್ಮಜಾತಿಗಂ 
ಮ್ಲಾನತೆಯಂ ದೊರೆಕೊಳಿಸಿದನೆನೆ ಮತ್ತಿತರರೊಳಂದಂ ಮಾಟ್ಬ ಕೈಪೆ 
ಖಪುಪ್ಪಮದಲ್ಲೇ (ಶಂಠ್ರಫು- ೪-0೪). [ಸಂ. ಮ್ಲಾನತಾ] 


135 


ಮ್ಹಾನೆ (ನಾ). ಕಳೆಗುಂದಿದವಳು ; ಸೊರಗಿದವಳು : ಕುಡಿ ಮುರುಟಿ, 


೭೫೦೦ 


<A 


10 


20 


ಮ್ಲೇಂಛ (ನಾ). 


ಮ್ಲೇಚ್ಛ 


ಮ್ಲೇಚ್ಯಖಿಂಡ (ನಾ). 


ಮ್ಲೇಚ್ಛರಾಜ 


ಸೊರಗುವಾ 


ಕಂಡನ್‌ (ಶ್ರೀನಿ. ೧೦೩-೧೦). 


ಲತೆಯವೋಲ್‌ ಮ್ಲಾನೆಯ್ಯ 
[ಸಂ. ಮ್ಲಾನಾ] 
ಸುಸಂಸ್ಕೃತನಲ್ಲದವನು ; ಅನಾಗರಿಕ ; ಅನಾರ್ಯ 
ದೇಶದವನು ; ಯವನ; “ನ್ಲೇಂ। ನಂಛ-ಮ್ಲೇಚ್ಛೈ, ಕಿರಾತ, ಅನಾರ್ಯ” 
(ತರ್ನಕೋ -೩೭); ರಾಧಕ್ಕನು. . , ಈ ಮ್ಲೇಂಛನ ಮನೆಯಲ್ಲಿ ವಾಸವಾಗಿದ್ದಳು 
(8ಯುಂತ. 9೭) ; ಸಾಲ್ವದೊರೆ ಒಬ್ಬ ಮ್ಲೇಂಛ ಎಂದಿದೆಯೇ ಹೊರತು. 
ರಾಕ್ಷಸ ಎಂದಿಲ್ಲ (ಸ್ಮಕ್ಕಶೊ- ೩೦೦). ಬ ಸಂ. ಮ್ಲೇಚ್ಛ) 


ಕೌಸಲೈಯಂ 


ಮ್ಲೇಂಛಖಂಡ (ನಾ). ಐವತ್ತಾರು ದೇಶಗಳಲ್ಲಿ ಒಂದು; ಅನಾರ್ಯರು 


ವಾಸಿಸುತ್ತಿದ್ದ ದೇಶ; ಯವನದೇಶ: ದಕ್ಷಿಣಭರತದ ನರರಂ 
ವಿದ್ಯಾಧರರನಡಿಗೆಂಗಿಸಿ ಬಟ್‌ಯಂ ಮ್ಲೇಂಛಖಂಡಮಂ. ಬಾಯ್ಕೇಳಿಸಿ ಚಕ್ರ 
ಪೂಜೆಗೆಯನ್ನಿ (ಪು. ೫ ವೆ. [- ಸಂ. ಮ್ಲೇಚ್ಛ ಖಂಡ] 
(ನಾ). ೧. ಇ ಮ್ಲೇಂಛಖಂಡ : ಮತ್ತಮಾ ಭಾರತವರ್ಷ 
ಲ ಯೀ ಅಂಗ... ಮ್ಲೇಚ್ಛ [2180- ಮ್ಲೇಂಛ] ದ್ರಾವಿಡ ಕರ್ನಾಟಕ 
ವೆಂಬೈವತ್ತಾಜು ' ಜಿಶುಗಳಲ್ಗಿಂ (8ನೇಕ- 0೯೫): ೨. ಅನಾರ್ಯ 
ದೇಶದವನು; ಯವನ : ಮ್ಲೇಚ್ಛರೆಂದರೆ ನಿಮಗೆ ಬಹಳ ಅಸಹ್ಯ (ಭರತ: 
೩೪). ೩. ಕೆಟ್ಟಿವನು; ನೀಚ ; ಪೆರತೇನೆಂದು ಪೊಗಟಲಟ್‌ಯಂ ಮ್ಲೇ। (ಚ್ಛಂ 
(an. ೭)- ೪. ಕೀಳುಜಾತಿಯವನು : “ಕಿರಾತಃ, ಶಬರಃ, ಮ್ಲೇಚ್ಚಃ - 
* ಈ ೮ ಬೇಡರ್ಮೊದಲಾಗುಳ್ಳಂತ್ಯಜಾತಿಗಳೆ” (ಕರಾಯ. ೯-೪೫೩): 
ಆ ಆ ಸಕ್ಕತ ಕ್ರೂರರುಂ ಮ್ಲೇಚ್ಛರುಮಪ್ಪ ಬೇಡರ್‌ ಕೊಂದು ಪೋದರ್‌ 
(ಶಂಶತಂ- ೦೨೦-೦೦). [ಸಂ.] 
= ಮ್ಲೇಧಭಛಖಂಡ : ತೆಆವ ತೆಅನಿಂತುಟಿಂತೀ 
ತೆಜದಿಂದೆ ತಮಿಸ್ರಗುಹೆಯ ವಜ್ರದ ಪಡಿಯಂ ತೆದದಅ ಬೈಕೆ ಪೋಫನ 
ಮೆಜಗಿಸು ನೀಂ ಮ್ಲೇಚ್ಛ; ಖಂಡಮಂ ಪಡುವಣದಂ (6. 


೧೩-4೩); 
ಮೂಡಣ ಮ್ಲೇಚ್ಛಖಂಡಮಂ ದಂಡನಾಯಕಂ ಬುಯ್ಕೆ ಳಿಸಿ. 
(ಉಾಂತಿಪು. ೦-೬೭ 2. [ಸಂ] 

ಮ್ಲೇಚ್ಛದೇಶ (ನಾ). ಇ ಮ್ಲೇಂಛಖಂಡ : ಇಮ್ಗೇಚೃದೇಶಃ.. . 


ಭಾರತವರುಷದ ತುದಿಯಲ್ಲಿರುವ ಕಾಮರೊಪಾದಿ ದೇಶದ ಹೆಸರು. ಅಂದರೆ. 


ಅರಬ್ಬಿಸ್ತಾನ್‌. . . ಮುಂತುದ ಸಮುದ್ರ ಬೆಟ್ಟ ಇವುಗಳ ಹೊರಗಿನೆ' 
ದೇಶಗಳು” (ರ್ಯಾ): ೯೪)- [ಸಂ] 

39 |ಮ್ಲೇಚ್ಛಭಾಷೆ (ನಾ). ಮ್ಲೇಚ್ಛದೇಶದವರ ಭಾಷೆ ; ಅನಾರ್ಯರ 
ಭಾಷೆ. [ಸಂ, ಮ್ಲೇಚ್ಛ ಭಾಷಾ] 


ಮ್ಲೇಚ್ಛಮುಖ (ನಾ). 


ಕೆಂಪುಬಣ್ಣದ ಒಂದು ಬಗೆಯ 'ಲೋಹ ; 
ತಾಮ್ರ: “ಶಾಮ್ರಕಂ. ಶುಲ್ಬಂ, ಮ್ಲೇಚ್ಛಮುಖಂ ತಾಮ್ರದ 
ಪೆಸರುಗಳು” (ಸಿಡ್ಭಾಕಿ- ೩೦೪). [ಸಂ,] 


ಮ್ಲೇಚ್ಛರಾಜ (ನಾ). ಅನಾರ್ಯದೇಶದ ರಾಜ; ವಿದೇಶದ ರಾಜ; 


ಯವನ ರಾಜ : ವಸ್ತುವಾಹನಪುರಸ್ಸರಂ ಮ್ಲ ಚ್ಛರಾಜರಂ ಲಲಾಟ 
ಫೃಷ್ಟಭೂತಳರಂ ಮಾಡಿ (ಅಂತು. ೧೩-೪೦ ಪ್ರ; ಮೂಡಣ ಮ್ಲೇಚ್ಛೈಖಂಡಮಂ 
ದಂಡನಾಯಕಂ ಬಾಯ್ಕೇಳಿಸಿ ತಂದಾ ಮ್ಲೇಚ್ಛರಾಜರಂ ಕಾಣಿಸಿಯು.. 
(ಕೌಂತಿತ್ಟ. ೦೦-೬೭ ಎ). [ಸಂ. ಮ್ಲೇಚ್ಛೆರಾಜನ್‌] 


ಯ 


ಯ ಯಂತ್ರವಾಹಕ 


ಯ (ನಾ): ೧. ಕನ್ನಡವರ್ಣಮಾಲೆಯಲ್ಲಿ ನಲವತ್ತಾರನೆಯ ಅಕ್ಷರ- 
೨: [ಛಂದ] ಅಕ್ಷರಗಣಗಳಲ್ಲಿ ಒಂದು ; ಆದಿಯಲ್ಲಿ ಒಂದು ಲಘು; 
ಮುಂದೆ ಎರಡು ಗುರುಗಳಿರುವ ಗಣ; ಯಗಣ ( --): 
“ಮಯರಸತಜಭನಂ ಲಗವನಿಪ್ಪಕ್ಷರಂ ಗಣಾಕ್ಷರಂಗಳಕ್ಕುಂ” (ಮುಂಗರಾ- 
೬-0೪). ' ೩. [ಗಣಿತ] ಒಂದು ಎಂಬ ಸಂಖ್ಯೆಯ ಸಂಕೇತ : 
“ನಿರುತದಿಂ ಕಟಪಯಮೆನಲ್ಕೊಂದು'' (ಖಗ09- ೦೦-೧೦)- 

ಯಂತರ `'ಜಂತ್ರ` ನೋ. 

ಯಂತ (ಗು) ೧. ನಿಗ್ರಹಿಸುವ ; ನಿಯಂತ್ರಿಸುವ- ೨. ನಡೆಸಿಕೊಂಡು 
ಹೋಗುವ ; ಮಾರ್ಗದರ್ಶಕವಾದ. (ನಾ). ೩. ನಿಯಂತ್ರಿಸು 
ವವನು ; ನಿಯಾಮಕ: ೪. ಬಂಡಿಹೊಡೆಯುವವನು ; ಸಾರಥಿ: 


ಯಂತ್ರದ ಕೈಮಣೆಯ ಮುಂದೆ ಕುಳಿತು ಬೇಕಾದ ಅಕ್ಷರದ ಗುಂಡಿಯನ್ನು 
ಬೆರಳಿನಿಂದ ತುಸು ಒತ್ತುವನು (ಮುದ್ರಕ. ೪). [ಸಂ.] 
ಯಂತ್ರಚಾಲಿತ (ನಾ). ಯಂತ್ರದಿಂದ ನಡೆಯುವಂತಹುದು ; ಯಂತ್ರ 
ಸಹಾಯದಿಂದ ಕೆಲಸಮಾಡುವಂತಹುದು :  ಯಂತ್ರಚಾಲಿತವಾದ 
ಕೈಗಾರಿಕೆಗಳಲ್ಲಿ ಹೇಗೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯವ್ಯವಸ್ಥೆ ಮಾಡ 
ಬಹುದೋ ಹಾಗೆ ಮಾಡಲು ಸಾಧ್ಯವಾಗದು (ಶಂತ್ರ. ೦೫೩): [ಸಂ.] 
ಯಂತ್ರಣ (ನಾ): ಹತೋಟಿ ; ಅಂಕೆ ; ನಿಗ್ರಹ. [ಸಂ,] 
ಯಂತ್ರಧಾರಾಗಾರ (ನಾ) ನೀರನ್ನು ಮಳೆಯಂತೆ ಧಾರಾಕಾರವಾಗಿ 
ಸಿಂಪಡಿಸುವ ಯಂತ್ರವನ್ನು ಅಳವಡಿಸಿದ ಸ್ನಾನಗೃಹ : ಸುಖದ 
10 ದೊಣೆ ಸುಖದ ದೀರ್ಥಿಕೆ ಸುಖದ ಕೊಳಂ ಸುಖದ ಯಂತ್ರಧಾರಾಗಾರಂ 


“ರಥಚೋದಕನಕ್ಕುಂ, ಸಾರಥಿ ಸೂತಂ ಕ್ಷತ್ರ ಯಂತೃ ಸವೇಷ್ಟ[ಕನುಂ]"” (ಶ್ರೀಶರಾ- ೬೬). [ಸಂ.] 
(6: ಕೋ. 6೩-೩೦). ೫. ಆನೆಸವಾರಿ ಮಾಡುವವನು ; ಆನೆಸವಾರ.| |ಯಂತ್ರಧಾರಾಗೃಹ (ನಾ).  ಯಂತ್ರಧಾರಾಗಾರ : ಮತ್ತಮಾ ರಾಜ 
[ಸಂ.] ಭವನಂ . . . ಅನಿಯಂತ್ರ ಯಂತ್ರಧಾರಾಗೃಹಂಗಳಿಂ ಸವರ್ಷಾಸಮಯ 
ಯಂತ್ರ (ನಾ). ೧. ಏನನ್ನಾದರೂ ಕಟ್ಟುವ, ಹಿಡಿಯುವ ಹಾಗೂ ದಂತೆಯುಂ . - - ಎಸೆವುದು (ತಂತ್ರ. 00-೭6 ನ): [ಸಂ.] 


ನಿಯಂತ್ರಿಸುವ ಸಾಧನ, - ಉಪಕರಣ: " ಯಂತ್ರಪ್ರಯೋಗ'| 
ಪರಾ: ಪ. (ಗಾಲಿ, ಕೀಲುಗಳ ಜೋಡಣೆಯಿಂದ) ಕೆಲಸ 
ಮಾಡಲು ಸಹಾಯಕವಾಗುವ ಉಪಕರಣ,--ಸಾಧನ; ಬ 
ಉಗಿಯಿಂದ . . . ಯಂತ್ರಗಳು ನಡೆಯುತ್ತವೆ. (ಮುಂಬಯಿ ೪)... 
೩. ತಾಂತ್ರಿಕಪೂಜೆಗಾಗಿ. ಕೆಲವು ಮಂತ್ರಾಕ್ಷರಗಳೊಂದಿಗೆ 
ಸಾಮಾನ್ಯವಾಗಿ ತಾಮ್ರದ ತಗಡಿನ ಮೇಲೆ ಬರೆದಿಡುವ ಆಕೃತಿ ; 
ಶ್ರೀಚಕ್ರ : ಯಂತ್ರ 6ಗಳುಮುಮಿತಮಹಾಮುಂತ್ರಂಗಳುವುನುಪದಾನೆ 
ಮೆನಿಸಿದ ಪಲವುಂ ತಂತ್ರಗಳುಮೇಂ ಕಾವುವೆ ಸಂತ್ರಾಸಕರೋಗ್ರ ಮೃತ್ಯು 
ರಾಜನ ಬರವಂ (8ಎಸೂ. ೩೦-೫): ಯಂತ್ರದ ತಾಯಿತಿಗಳಂ . ಮಡಗಿ 
(೫70. ೧೬೬-೪೦) ನ "ಚಿತಿ" ಎಂದರೆ ಯಜ್ಞವೇದಿಕೆ ಕುಂಡ. ಇವು 
ಅನುಭಾವಪೂರ್ಣವಾದ ರೇಖಾಕೃತಿಗಳಿಂದ ರಚಿತವಾಗಿ ಕ್ರಮೇಣ ಚಕ್ರ. 
ಯಂತ್ರ : ಎಂಬ ರೂಪಗಳಾದುವು (ಸಂ: 00). ೪. ರೋಗ 
ನಿವಾರಣೆ ಅಥವಾ ಭೂತಪಿಶಾಚಿಗಳ ಬಾಧೆ, ಅಂಜಿಕೆ ಮುಂತಾದುವು 
ಗಳ ಪರಿಹಾರಕ್ಕೆಂದು ಕಟ್ಟುವ ತಾಯಿತಿ :. ತುರುಕಾರ ಗಾಳಿ ಹಿಡಿದದೆ 
ನಿನಗೆ. ಭಾರಿ ಯಂತ್ರವ ಕಟ್ಟಿಸಲುಬೇಕು (84,0೪: 93) 
ಯಂತ್ರಕಟ್ಟು ಎ ತಾಯಿತಿಯನ್ನು ಕಟ್ಟು 
ಮಗುವಿಗೆ ಯಂತ್ರಕಟ್ಟಿದ್ದಾರೆ (ಕೂ). [Xo] 
ಯಂತ್ರಕರ್ಮಿ (ನಾ): ಯಂತ್ರದಿಂದ . ಕೆಲಸಮಾಡುವವನು ; 
ಯಂತ್ರದ ಕೆಲಸ ಬಲ್ಲವನು; ಯಂತ್ರಕಾರ: "ಯಂತ್ರಶಿಲ್ಪಿ; 
ಯಂತ್ರಕರ್ಮಿ. ಯಂತ್ರ" (Mochanic- ಕ2)- 
[ಸಂ. ಯಂತ್ರಕರ್ಮಿನ*] 
ಯಂತ್ರಕಲೆ (ನಾ). ಯಂತ್ರಗಳನ್ನು ನಡೆಸುವ ವಿದ್ಯೆ, - ಜಾಣ್ಮೆ ; 


5] ಯಂತ್ರನಾಗರಿಕತೆ (ನಾ). ಮಾನವಶಕ್ತಿಯನ್ನು ಬಿಟ್ಟು ಯಂತ್ರಗಳಿಗೆ 
ಪ್ರಾಧಾನ್ಯನೀಡುವ ಾನದ ನಾಗರಿಕಜೀವನ : ಯಂತ್ರ 
ನಾಗರಿಕತೆಯ ವಿಜ್ಞಾನಬುದ್ಧಿ ತಂನಲ್ಲಿ ಪಡೆದಿತ್ತು ಪರಮಸಿದ್ಧಿ (ಕೋಂ: 
೨-39). [ಸಂ, ಯಂತ್ರನಾಗರಿಕತಾ] 

ಯಂತ್ರಪ್ರಯೋಗ (ನಾ). ಯಂತ್ರಗಳನ್ನು ನಡೆಸುವಿಕೆ : ಸ್ಮರಮಂತ್ರಂ 
20| ಬಹುಭಾಷಾಪರಿಚಿತಿ ಯಂತ್ರಪ್ರಯೋಗಮಖಲವ್ಕೂಹೋತ್ಕರಮೆಂಬಿನಿತ 
ಅಸೊಳಂ ಬಲ್ಲರೆಲ್ಲರುಂ ಮೆಚ್ಚಿ ಪಡದನತಿಕೌಶಲಮಂ (ಶುಸೃಪು- ೪-೩೦): 
« ಚೌಷಪ್ಟಿಕಲೆ ' ಪರಾ. (ಸಂ.] 
ಯಂತ್ರಮುಕ್ತ (ನಾ). ಯಾಂತ್ರಿಕಸಾಧನದ ಸಹಾಯದಿಂದ 
ಪ್ರಯೋಗಿಸುವ ಬಿಲ್ಲು ಮೊದಲಾದ ಆಯುಧ; - ಅಸ್ತ್ರ; “ಆ ಕೆಯ್ದು 
25| ಮನುಕ್ತಾಮುಕ್ತಂ, ಅಮುಕ್ತಂ. ಕರಮುಕ್ಸಂ, ಯಂತ್ರಮುಕ್ತಮೆಂ(ದು) 
ಬುದು ನಾಲ್ಕು ತೆಅನಕ್ಕುಂ - - - ಅಂಬು ಮೊದಲಾಮದು ಯಂತ್ರಮುಕ್ತ 
ಮೆಂಬುದು” (ಜರಾಯು. ೭೬-೩೦೪) ; ಅಗ್ನಿಪುರಂಣವು ಆಯುಧಗಳನ್ನು 
ಅಸ್ತ್ರ ಮತ್ತು ಶಸ್ತ್ರಗಳಿಂದು. ಎರಡುಭಾಗಗಳಾಗಿ ವಿಂಗಡಿಸುತ್ತದೆ, 
ಇವುಗಳಲ್ಲಿ ಮೊದಲನೆಯದನ್ನು (೧) ಯಂತ್ರಮುಕ್ತ, (೨) ಪಾಣಿಮುಕ್ತ, 
30| 6೩) ಮಂತ್ರಮುಕ್ತ. (೪) ಮುಕ್ತಸಂಧಾರಿತ (ಬಿಟ್ಟು ಹಿಂದಕ್ಕೆ ಪಡೆದದ್ದು) 
ಎಂದು ನಾಲ್ಕುಗಿ ವಿಭಾಗಿಸುತ್ತದೆ (ಕಕ. ೨೭೨). [ಸಂ.] 
ಯಂತ್ರಯುಗ (ನಾ). ಯಂತ್ರನಾಗರಿಕತೆಯ ಅಭಿವೃದ್ಧಿಯ ಕಾಲ; p 
ಇಂಗ್ಲೆಂಡಿನಲ್ಲಿ Industrial revolution ಎಂಬ ಹೆಸರಿನ ಕ್ರಾಂತಿ 
ನಡೆದ ಕಾಲದ ಪರಿಣಾಮವಾಗಿ ಈ ಶಬ್ದ ಪ್ರಯೋಗವಾಗುತ್ತಿದೆ :' 
ಹದಿನೆಂಟನೆಯ ಶತಮಾನದಲ್ಲಿ ಯೂರೋಪಿನಲ್ಲಿ . . . ಯಂತ್ರಯುಗವು 
ಹುಟ್ಟಿ ಸಕಲಆರ್ಥಿಕಉದ್ಯೋಗಗಳೂ ಯಂತ್ರೋಪಕರಣಗಳ ದ್ವಾರಾ 


ಲಗ್ರೆಹವೆಂದು 


(8)- [ಸಂ. ಯಂತ್ರಕಲಾ] ನಡೆಯಲಾರಂಭಿಸಿತು (ಭಾರದ. ೩೫೩). [ಸಂ.). 

ಯಂತ್ರಕಾರ (ನಾ). ಯಂತ್ರಕರ್ಮಿ : ಆಯುಧಂಗಳಂ ಧರಿಸಿದ ವಡ್ಡರು| |ಯಂತ್ರವಾಹಕ (ನಾ). ೧: ಯಂತ;ವನ್ನು ನಡೆಸುವವನು ; ಯಂತ್ರ 
ಯಂತ್ರಕಾರರು . . - ಗಾರೆಕೆಲಸದವರು ವೃಕ್ಷಗಳಂ ಕಡಿಯುವರು ಚಾಲಕ. ೨. (ಆಲಂ) ಸೂತ್ರಧಾರ : ನೆಲದ ಬೊಂಬೆಯ ಮಾಡಿ ಜಲದ 
ಭಾವಿಗಳಂ ತೆಗೆಯುವರು (1ಗಂಧಿ- ೦೩೩-೦೩).- [ಸಂ.7 40| ಸಬಣ್ಣವನುಡಿಸಿ . - . ಆಡಿಸುವ ಯಂತ್ರವಾಹಕನಾರೋ (ಅಂತು. ೩-೦೬) ; 


ಯಂತ್ರಚಾಲಕ (ನಾ). ಯಂತ್ರನಡಸುವವನು : ಯಂತ್ರ ಚಾಲಕನು ಯಂತ್ರವಾಹಕ ನೀನೆ ಒಳಗಿದ್ದು ಎನ್ನ ಸ್ವತಂತ್ರನೆಂದೆನಿಸಿ ಕೊಲಿಸುವರೆ 


ಯಂತ್ರಶಾಸ್ತ್ರ 


ಹೇಳೊ (ಭರಿ. 3-೯6-4) ; ಚಿಂತೆ ಮಾಡಿದರೆಯೆನ್ನಾಣೆ ತಾಯೆ ಯಂತ್ರ 
ವಾಹಕ ಶಿವನಾಣೆ (೧೫0- 6-10). [ಸಂ.] 

ಯುತ್ರಶಾಸ್ತ್ರ (ನಾ). ೧. ಯಂತ್ರ ಶ್ರಗಳ ರಚನೆ, ಕಾರ್ಯ ಮೊದಲಾದುವು 
ಗಳನ್ನು ' ವಿವರಿಸುವ ಶಾಸ್ತ್ರ: ಯಂತ್ರಶಾಸ್ತ್ರದ (ಸೀಟ! 
Nechanics) ಪ್ರತಿಪಾದಕರಲ್ಲಿ ಮೊದಲಿಗನು ಅರ್‌ಕೈಟಸ್‌ (೦: «ಬ)- 
೨. (ಹವನ, ಹೋಮಾದಿ ಕರ್ಮಗಳಿಗಾಗಿ) ಶ್ರೀಚಕ್ರ ಮುಂತಾದ 
ಯಂತ್ರಗಳನ್ನು ರಚಿಸುವ ಶಾಸ್ತ್ರ; ಯಂತ್ರಶುಸ್ತ್ರಜಾಲಲೋಲ 
ರಾಗಮಜ್ಜರುಲ್ಲಸತ್ತಂತ್ರಸಾರಸಾರ್ವಭೌಮರ್‌ ಮಂತ್ರಶೂರ 
ರೊಪ್ಪಿದರ್‌ ತದೀಯ ಯಾಗಶಾಲೆಯೊಳ್ಯ (ಉರ್ಮಿ 9-೩೨)- ಸಂ. 

ಯಂತ್ರಶಿಲ್ಪ (ನಾ), ಯಂತ್ರಗಳನ್ನು ರಚಿಸುವಿಕೆ : “ಯಂತ್ರ ಶಿಲ್ಲಿತನ. 
ಯಂತ್ರಶಿಲ್ಪ” (Rnincoriog: 500). [ಸಂ.] 


ಯಂತ್ರಶಿಲ್ಪಜ್ಞ (ನಾ). ಯಂತ್ರಗಳನ್ನು ರಚಿಸುವವನು ; ಯಂತ್ರ 
ಶಿಲ್ಪವನ್ನು ಬಲ್ಲವನು ; ಎಂಜಿನಿಯರು : ಅನೇಕ ಪೋರ್ಚುಗೀಸ್‌ 


ಯಂತ್ರಶಿಲ್ಪಜ್ಞ! ರಿಗೆ ಉದ್ಯೋಗಗಳನ್ನು ಕಲ್ಪಿಸಿ, 
ಭವ್ಯವಾದ ದೇವಸ್ಥಾನಗಳನ್ನೂ ಕಟ್ಟಡಗಳನ್ನೂ ನಿರ್ಮಿಸಿದನು. 
(ಕರನ. ೦೯). [ಸಂ.] 

ಯಂತ್ರಶಿಲ್ಲಿ (ನಾ). ೧-ಎಯಂತ್ರಶಿಲ್ಪ: ಜ್ಞ್ನ: “ ಎಂಚನ್ನುಗಳನ್ನು ರಚಿಸು 
ವವನು ; ಯುತ್ರಶಿಲ್ಪಿ ” (೫0130025 3058); ಯಂತ್ರಶಿಲ್ಪಿಯು 
ಉದ್ದೇಶಿಸಿದ ಎಂಜಿನ್‌ ಕೆಲಸ ಮಾಡಬೇಕು (4೦, 60), ೨, ಯಂತ್ರ 
ವನ್ನು ನಡೆಸುವವನು : ಯಂತ್ರಚಾಲಕ ; * ಯಂತ್ರಮಾಡುವವನು ; 
ಯಂತ್ರಶಿಲ್ಲಿ ; ಯಂತ್ರ ನಡಸುವವನು " (sachinist: ಸಂಕ). 

[ಸಂ, ಯಂತ್ರಶಿಲ್ಲಿ; ನ್‌] 

ಯಂತ್ರಾಗಾರ (ನಾ). ಯಂತ್ರವಿರುವ ಸ್ಥಳ; ಕಾರ್ಪಾನೆ; ಈ ಕಡಿ 

ಬನ್ನಿರಿ ಕಾವಲುಗಾರ ಬಿಡುವನು.ಒಳಗಡೆ ಯಂತ್ರಾಗಾರ [CPN 
[ಸಂ.] 

ಯಂತ್ರಾಪೀಡೆ (ನಾ)- ಸೆಳವು ರೋಗ; ಎಳವು : 
ತಂದು ಒಣಗಿಸಿ ಚೂರ್ಣವ ಮಾಡಿ ವಸ್ತ್ರಗಾಳಿತ್ತ 
ಮಾಡಿಕೊಡುವುದು. 


ಅವರ ಸಹಾಯದಿಂದ 


೯-೦೦೪). 


ನೆಲಗುಮ್ಮಣಿಬೇರು 

ಮಾಡಿ . . , ಅಂಗೆ 

ಯಂತ್ರಾಪೀಡೆ ಮಾಣ್ಗುಂ (6ನ್ಮಿಎ. 9೭೦). 

[ಸಂ. ಯಂತ್ರಾಪೀಡ] 

ಯಂತ್ರೋದ್ಧರಣ (ನಾ). ಯಂತ್ರವನ್ನು ಬರೆಯುವುದು ; ಯಂತ್ರ 
ರಚನೆ : ಅಲ್ಲಿಂ ಪೊಣಗೆ ಪ್ರೀಂಕಾರದಿಂ ತ್ರಿಧಾವೇಷ್ಟನಂ ಮಾಬ್ಬುದು ಇದು 
ಯಂತ್ರೋದ್ಮರಣಕ್ರಮಂ (ಕ್ರ ಕಿಷ್ಮಾ. ೦೦-೦೨). [ಸಂ.] 

ಯಂತ್ರೋನ್ಮುಕ್ತ (ನಾ). = ಯಂತ್ರಮುಕ್ತ : * ಶಕ್ತಿ ಮೊದಲಾಗೆ.ಪಂಣಿ 
ವಿಮುಕ್ತಂ . . . ಯಂತ್ರೋನ್ಮುಕ್ತಂ ಶರಾದಿ (ಸಕ. 9-09), 

[ಜಂ.] 

ಯಂತ್ರೋಪಕರಣ (ನಾ). ಯಂತ್ರಸಾಮಗ್ರಿ ; 
ಮಾಡಿದ. ಉಪಕರಣ, --ಸಾಧನ ; ನಾವು ಈಗ ಇಲ್ಲಿ ಇದರ ವಿಕಸಿತ 
ಭಿನ್ನಭನ್ನ ಅವಸ್ಥಾ ವಿಶೇಷಗಳನ್ನು. ಯಂತ್ರೋಪಕರಣಗಳ ಮೂಲಕ 
ನೋಡಲು ಸಾಧ್ಯ (ತವಾತ್ಮ, ೦೬೦); ವಿಜ್ಞಾನಿಗಳು ಈ ಕೆಲಸ ಸಾಧಿಸುವು 
ದಕ್ಕಿ ಗಡಿಯಾರದ ಚಲನೆಯಂಥ ಯಂತ್ರೋಪಕರಣ 
೮8೩15೫8) ಮಾಡಿಕೊಂಡಿದ್ದಾರೆ (6೫5. ೭). [ಸಂ.] 

ಯಃಕಶ್ಚಿತ್‌ (ಗು). ತೀರಕ್ಷುಲ್ಲಕವಾದ ; ಗಣನೆಗೆ ಬಾರದ ; 
ಸಾಮಾನ್ಯವಾದ : ಅಂತಹ ಬ್ರಹ್ಮಜ್ಞಾ; ನಿಯಿಂದು ಪುತ್ರಶೋದಿಂದ ಹತ 
ನಾಗಿ ಯಃಕಶ್ಚಿತ್‌ ಪಾಮರನಂತೆ ಆತ್ಮಹತ್ಯವನ್ನು ಮಾಡಿಕೊಳ್ಳಲು 
ಯತ್ನಿಸುತ್ತಿರುವನು (ಕುಶಾಂ. 030); ನಾಟಕ ನೋಡಲು ಯಃಕಶ್ಚಿತ್‌ 
ಸಿಪಾಯಿಯ ಅಪ್ತಣೆಯೆ! (ಥೀಂ. 013). [ಸಂ.] 


ಯಂತ್ರದಿಂದ 


(clockwise 


೭೫೦೨ ಯಕ್ಷಗಾನ 
ಯಃಕಶ್ಚಿತ (ನಾ). ೧. ತೀರಕ್ಷಂಲ್ಲಕನಾದವನು : ಗಣನೆಗೆ ಜಾರದ 
ವ್ಯಕ್ತಿ : ಕ್ಷುದ್ರವ್ಯಕ್ತಿ ; ಯಃಶಶ್ಚಿತನಾದ ಈ ರುಜಕಿಶೋರನು ಜೀವ 
ದಿಂದಿರುವುವನ್ನು ನಾನು. ನೋಡುತ್ತಿರುವೆನು (ಹ ೭). 
೨. ತೀರ ಅಲ್ಬವಾದುದು ; ಯೇಃಶ್ಛಿತ ಈ ಇಪ್ಪತ್ತು ರೂಪಾಯಿಗಾಗಿ 
5] ಇಷ್ಟು ಶ್ರಮಪಟ್ಟು ದುಡಿಯುವುದೇಕೆ? (ಣನ. ೨೪): 
[ಆಸಂ. ಯಕಶ್ಚಿತ್‌] 
ಯೆಃಖ್ತ್ಯಾರಿ (ನಾ). ಅಧಿಕಾರಿ: ಯಃಖ್ದಾ ರಿಯ ಪ್ರದೇಶವೂ ಸಹ ಒದು 
ಗ್ರಾಮದ ಭಾಗವಾಗಿರುವ “ಸಂದರ್ಭದಲ್ಲಿ, ಬಾಕಿ ವಿಷಯದಲ್ಲಿ ಅರ್ಹತೆ 
ಇದ್ದರೆ ಪಟೇಲನನ್ನು ಕೋರ್ಟಿನ ಚಾರ್ಜಿಗೆ ನೇಮಿಸತಕ್ಕದ್ದು 
4.(ಗ್ರಾಶಾಳ- 00)- [೬-ಅರ. ಹಿಂ. ಇಖ್ಮಿಯಾರಾ ಎ ಅಧಿಕಾರ] 
ಯಕಾರ (ನಾ). ಯ ಎಂಬ ಅಕ್ಷರ : ಯಕಾರಕ್ಕೆ - ಕೆಯ, ಮೆಯೇ, 


ನೆಯ (ಕಮರ: 96 ಶ್ರಯೋ). [ಸಂ.7 
ಯಕೃತ್ತು. (ನಾ). ಪಿತ್ತಜನಕಾಂಗ ; ಪಿತ್ತಕೋಶ; ಈರಿ; 
“ಯಕೃತ್‌ ಎಂಬುದು ಕರ್ಗಡ? [ಕಾಳಚ]” (ಕಂಯು- 00೪.೩); ಆ 


ನಾಳವು ಯತ್ನತ್ತಿ (1/೪0)ಗೆ ಹೋಗಿ ತನ್ನ ಸಕ್ಕರೆಯ ಭಾಗವನ್ನು ಒಪ್ಪಿಸ್ಮಿ 
ಮುಂದೆ ಸಾಗುವುದು. (ಬಾಂತ್ರ- 1, ೩೦೬) ; ಶಾರೀರಿಕಶಿಕ್ಷಣದ ಹೊಸ. 
ಪದ್ಧತಿಯಂತೆ ಈ ಆಟದಿಂದ ಹೆಣ್ಣುಮಕ್ಕಳಿಗೆ. ಕೆಪ್ಪೊಟ್ಟೆ, ಯಕೃತ್ತ್ತು 
ಬೆನ್ನುಹುರಿ ಮೊದಲಾದ ಅಂಗಗಳಿಗೆ ಸಾಕಷ್ಟು ವ್ಯಾಯಾಮ ಡೊರೆಯುವುದು 
(ಕನ್ನತ3. ೩೪), [ಸಂ. ಯಕೃತ್‌] 

ಯಕ್ಷ (ನಾ). ೦. ದೇವತೆಗಳಲ್ಲಿ ಒಂದು ವರ್ಗ; * ಕಿನ್ನರರು ಗಂಧರ್ವ 
ರಪ್ಸರರು ವಿದ್ಯಾಧರರುನ್ನಿಶಾಟರು ಪಿಶಾಚರು ಗುಹ್ಯಕರು ಸಿದ್ಧರು , , , 
ಯಕ್ಷರು ಭೂತನಾಮಿಗಳು ದೇವಯೋನಿಗಳಿನಿಕ್ಕುಂ ” (ಶಂಗಂ. 0೬-0೭); 
ಅಷ್ಟಮೂರ್ತಿಗಳಷ್ಟವಸುಗಳು ನವಬ್ರಹ್ಮರು ಸುರರು ಮುನಿವರರು 
ಖೇಚರರು ಯಕ್ಷರು . , . ಎಯ್ದೆ ನೆರೆಯಿತು. ತಮ್ಮ ಪರಿವಾರಸಹತಲಾಗ 
(ಭರ. ೧೯-೦) ; ಒಬ್ಬಯಕ್ಷ ತನ್ನೊಡೆಯನಿಂದ ನಲ್ಲೆಯನು ಅಗಲಿ 
ಬದು , , . ಪಸತಿನಿಂದನೋ ರಾಮಗಿರಿಯ ಪುಣ್ಕುಶ್ರಮಂಗಳಲ್ಲಿ 
(ಕೀಶರೂ: ೦-೦). ೨. ಆ ವರ್ಗದ ಅಧಿಪತಿ; ಕುಬೇರ : *ಧನಪತಿ 
ಯಕ್ಷಂ . . « ಕುಬೇರನಳಕಾದಿ ನಾಯಕಂ ಗುಹ್ಯಕೇಶ್ವರಂ ವೈಶ್ರವಣಂ ” 
(ಕೋ: 6-೫೬), ೩. ಪಿಶಾಚಿ; ಭೂತ; “ ಯಕ್ಷಗ್ರಹ' ಪರಾ, 
೪. [ಜೈನ] ವ್ಯಂತರ ದೇವತೆಗಳ ಒಂದು ವರ್ಗ 2 ಆನೀ ವಟವೃಕ್ಷ 
“ನಿವಾಸಿಯೆನ್‌ ಮನೋಹರನೆಂಬ ಯಕ್ಷನೆನೇ (ನಕ್ಗುರಾ. 3೬-0೬); ಕಲ್ಪಪಾದ 
ಪದ ತಣ್ಣೆಬಲಲ್ಲಿ ವಸಂತಲಕ್ಷಿವೋಲ್‌' ನೆಲದ ಯಕ್ಷಿ ಯಕ್ಷರೆಮಗೀಗೊಲ 
ವಿಂದೆ ದಯಾವಲೋಕಮಂ (ಅರೇ. ೦-೪). ೫. ಇಪ್ಪತ್ತುನಾಲ್ಕು ಜನ 


ತೀರ್ಥಂಕರರಲ್ಲಿ ಪ್ರತಿಯೊಬ್ಬ ತೀರ್ಥಂಕರನ ಬಳಿಯಲ್ಲಿಯೂ 
38| ಇರುವ ಒಬ್ಬೊಬ್ಬ ಶಾಸನದೇವತೆ. [ಸಂ] 


ಯಕ್ಷಕರ್ದಮ (ನಾ). ಕರ್ಪೂರ. ಅಗರು, ಕಸ್ತೂರಿ, ತಕ್ಕೋಲ 
ಮೊದಲಾದ ಸುಗಂಧದ್ರವ್ಯಗಳನ್ನು ಸಮಪ್ರಮಾಣದಲ್ಲಿ ಬೆರು 


ತಂಬುಲಮಂ ಕೊಂಡು (ಕಂಕಣ. ೩-೬೪ 5) ; ರಾವುತರಿಗುರೋಹಕರಿಗೆ 
ಭಟಾವಳಿಗೆ ರಥಿಕರಿಗೆ ಚಿಲ್ಲಿದನಾ ವಿವಿಧಸೌಗಂಧಭಾವಿತಯಕ್ಷಕರ್ದಮವ 
(ಕುವ್ಮಾಳ. 5-೨೦). [ಸಂ.] 
ಯಕ್ಷಗಾನ (ನಾ)- ೧. ಒಂದು ಬಗೆಯ ಜಾನಪದ ನೃತ್ಯನಾಟಕ : 
. ಯಕ್ಷಗಾನದಲ್ಲಿ ಬಹು ಹೆಚ್ಚಿನ ಸೌಂದರ್ಯಸಿದ್ಧಿಯನ್ನು ಹೊಂದಿದ ಭಾಗ 
ವೆಂದರೆ, ಅದರ ವೇಷಭೂಷಣಗಳು (ಡಂ. 2೬0): ಆಗಾಗ ಯಕ್ಷಗಾನ 


ಯಕ್ಷಗ್ರಹ 


ಕಲೆಯ ಕುರುಹಾದ ತಾಳಮದ್ದಳೆ -ಅದೇ ಶಾಲೆಯಲ್ಲಿ ಜರುಗುತ್ತಿತ್ತು 
(ಕುರುಕಾ. ೭೩)- ೨. (ಯಕ್ಷಗಾನಪ್ರಬಂಧಕ್ಕೆ ಸಂಬಂಧಿಸಿದ) ಒಂದು 
ಬಗೆಯ ಗಾಯನಪದೃತಿ ; ' ಯಕ್ಷಗಾನ'. ಎಂದರೆ ಅದೊಂದು 
ದೇಶೀಯವಾದ. ಗಾನಪದ್ಭತಿ ಎಂಬುದು ಗೊತ್ತಾಗುತ್ತಿದೆ (ಐಸು: ೨೪); 
ಯಕ್ಷಗಾನವೆಂಬುದು ಅಭ್ಯಾಸ» `ಪರಿಶ್ರಮಗಳಿಂದ : ಬೆಳೆಯಿಸಿಕೊಂಡು 
ಬಂದ ದೇಶೀಯ ಗೀತಮಾಗ" (ಯಕ್ಷರ. ೭೩). [ಸಂ,] 
ಯಕ್ಷಗ್ರಹ (ನಾ); ೧. ಪಿಶಾಚಬಾಧೆ ; ದೆವ್ವ ಹಿಡಿದುಕೊಳ್ಳು; ವಿಕೆ: 
ನಾನಾಶಸ್ತ್ರಧಾರಣೆ ಮಾಡುವುದರಿಂದ . . ಶೇವಗ್ರಹ, ಗಂಧರ್ವಗ್ರಹ. 
ಯಕ್ಷಗ್ರಹ ಮುಂತಾದ ರುಪ್ಪಗ್ರಹಂಗಳನ್ನೊ ಶತ್ರು ಗಳಿಂದುಂಟಾಗುವ 
ಹಾನಿಯನ್ನೂ ಕೆಡಿಸುವುದು (44ನ್ಮ: ೫೬).' ೨. ಪಿಶಾಚಿ : ಸತ್ಯೇಂದ್ರ 
ಚೋಳನ ಮಹಾಬಲಂ . . , ಯಕ್ಷಗ್ರಹದ ಗಡಣದುತೆ ... . ಸೀಳಿ 
ದಿಗ್ಬಲಿಯ ಕೊಡುತಿರ್ದುದರಿಸೇನೆಯ (ಥಾನಶಂ- ೩-೨೦). [ಸಂ.] 
ಯಕ್ಷತರು (ನಾ). ಒಂದು ಬಳೆಯ ಮರ | ಆಲ; “ಯಕ್ಷತರುಃ. 
ಯಕ್ಷವಾಸಃ - ಈ ಯೆರಡುಂ ಆಲ” (440: 0೩೦) - [ಸಂ.] 
ಯಕ್ಷಧೂಪ (ನಾ). ಸುವಾಸನೆಯ ದ್ರವ್ಯ, -ಧೂಪ : “ಮಗಮಗಿಸುವ 
ಸಜ್ಜರಸಂ ಪೊಗಲಸ್ತಿವೆಶ್ರಿರ್ದ ಯಕ್ಷಧೂಪಮದಕ್ಕುಂ” (ಪಸ್ತುಳೋ, ೬೭-೦೨)- 
[ಸಂ.] 
ಯಕ್ಷಪತಿ (ನಾ). ಯಕ್ಷರ ಅಧಿಪತಿ ; ಕುಬೇರ : 


ಅಲ್ಲಿ ನಮ್ಮ ಮನೆ 


ಯಕ್ಷಪತಿಯ ಮೆನೆಯುತ್ತರಕ್ಕೆ ಇಹುದು (ಕೀಣರೂ. 30-03). [ಸಂ.] 
ಯಕ್ಷಪತಿಸಖ (ನಾ). ಕುಬೇರನ ಸ್ನೇಹಿತ ; ಶಿವ: ಯಕ್ಷಪತಿಸಖ. 
ಸಹಸ್ರಾಕ್ಷಮಂಖಪೀಯೂಷಭಕ್ಷಾಳಿ - ನೆತಪದಯುಗ ರಕ್ಷಿಪ್ಪದು 


ಸಂಗಮೇಶ (2್ರಿಢರಾ. ೦೪-೦): [ಸಂ.] 
ಯಕ್ಷಪ್ರಶ್ನೆ (ನಾ). : ೧. ಮಹಾಭಾರತಕಥಾಪ್ರಸಂಗದಲ್ಲಿ ಯಕ್ಷರೂಪಿ 
ಯಾದ ಯಮಧರ್ಮರಾಯನು ಯುಧಿಷ್ಠಿರನಿಗೆ ಕೇಳಿದ ಪ್ರಶ್ನೆ : 
ಮಹಾಭಾರತಾಂತರ್ಗತ ್ಡಯಕ್ಷಪ್ರಶ್ನೆಯು ಪ್ರಸ್ತುತಕತೆಯಲ್ಲಿಯೂ 
ಮಹಾತ್ಮಾಜಿಯವರ ಈ ಮಾತಿನ ಅನುಭವವು ಬರುತ್ತದೆ (ಹಕ್ಕಕ್ರ- ೦). 
೨. (ಆಲಂ) ಉತ್ತರಿಸಲು. ಕಠಿನವಾದರೂ ಉತ್ತರಿಸಲೇಬೇಕಾದ 
ಮಹತ್ತ್ವದ ಪ್ರಶ್ನೆ, ಸಮಸ್ಯೆ : ಎಂದೆಂದಿಗೂ ಇಹುದು ಯಕ್ಷ 
ಪ್ರಶ್ನೆ (ಕಲ್ಮೋಂ- ೫-೩) ; ಈ ಎರಡು ಪ್ರಶ್ನೆಗಳೂ ಇಂದಿಗೂ ಸರಿಯಾಗಿ 
ಬಿಡಿಸಲಾಗದ ಯಕ್ಷಪ್ರಶ್ನೆಗಳಾಗಿವೆ (ಗ್ರಾಪಂ. ೨3): . ' (ಸೆಂ. ಯಕ್ಷಪ್ರಶ್ನ] 
ಯಕ್ಷರಾತ್ರಿ (ನಾ). ದೀಪಾವಳಿಯ ಹಬ್ಬ: ಈ “ಯಕ್ಷರಾತ್ರಿ' ಅಥವಾ 
'ದೀಪಾವಳಿ' ಹಬ್ಬದ ರಾತ್ರಿಯಲ್ಲೇ ನಮ್ಮ ಯಕ್ಷಗಾನಮೇಳದವರು ತಮ್ಮ 
` ಮೊತ್ತಮೊದಲಿನ ಸೇವೆಯಾಟವನ್ನಾಡುವುದು (ಕಾರ್ಕಿಸು. ೨೭)... ' [ಸಂ,] 
ಯಕ್ಷಲೋಕ (ನಾ). ೧. ದೇವಲೋಕ. ೨. ಮಾಯಾಲೋಕ. [ಸಂ] 
ಯಕ್ಷವಾಸ (ನು). - ಯಕ್ಷತರು : “ಹೆಕ್ಷತರು;, ಯಕ್ಷವಾಸ; -- ಈ 
ಯೆರಡುಂ ಆಲ” (ತರಿ: ೦೩೦). [< ಸಂ. ಯಕ್ಷಾವಾಸ] 
ಯಕ್ಷಸಂಪ್ರದಾಯ (ನಂ). ಭಾರತೀಯ ಚಿತ್ರಕಲೆಯ 
ಸಂಪ್ರದಾಯಗಳಲ್ಲಿ ಒಂದು : ಯಕ್ಷಸಂಪ್ರದಾಯ ಮೂರನೇ ಶತಮಾನ 
ದಲ್ಲಿ... - ರೂಢಿಯಲ್ಲಿತ್ತೆಂದೂ ಆತ ಹೇಳಿದ್ದಾನೆ (ಶಾರರ. 334). 
" ದೇವಸಂಪ್ರದಾಯ'?, *ನಾಗಸಂಪ್ರದಾಯ' ಪರಾ. ' [ಸಂ.] 


ಯಕ್ಷಸತ್ತ ತ್ತ್ವ (ನಾ): [ಕಾಮಶಾ] ನಾಯಿಕಾಭೇದದಿಂದ ಪ್ರೀಯರಲ್ಲಿರುವ | 


ಹನ್ನೆರಡು ಬಗೆಯ ಮನೋಧರ್ಮಗಳಲ್ಲಿ ಒಂದು : ಸುರತಕೆ ನಲಿವ 
ಸಿಂಗರಕ ಸೇರುವ ಸುರೆಗೆ ಹರುಕಿಯವೆ ವನಜಲಕ್ರೀಡೆಗೊಲಿವ ಸರಸಕ್ಕಿ 
ಸಲುವ ಸೌಂದರಕೆ ಅಜ್ಜಿಗೆ ನಿಜಾಕರಮೆನಿಪವಳೆ ಯಕ್ಷಸ(ಕಾ- ತ)ತ್ತ್ವ 
ದವಳು (855: ೩-೨೭); ಲಜ್ಜೆಗೆಟ್ಟವಳು ಉದ್ಯಾನ ವನಕ್ರೀಡೆ ಮದ್ಯ 
ಪಾನಾದಿಗಳಲ್ಲಿ ಇಚ್ಛೆ ಸುರತಸಿದ್ಧಿಗೆ ಸಂತೋಷಪಡುವಳು ಇವಳು 


ಮೂರು]. 


೭೫೦೩ 


46. 


ಯಕ್ಷಿಣಿಗಾರ 


ಯಕ್ಷಸತ್ತ್ವದ ಸ್ತ್ರೀಯು (ಉಾಮುಶಾ- ೨೦8). 
[ಸಂ.] 
ಯಕ್ಷಾಂದೋಳ (ನಾ): ಒಂದು ಬಗೆಯ ನೃತ್ಯ:, ಅನುರೇಂದ್ರಂ 
ಕುಡೆ ದಂಡಭ್ರಮರಿಯನುದ್ದ ಂಡಬಾಹುದಂಡಂಗಳೊಳಿರ್ದಮರಿಯರೇಂ 
ಯಕ್ಷಾಂದೋಳಮನಾಡುವ  ಮಾಬಕ್ಕಿಯಿಂ' ಮನಂಗೊಳಿಸಿದರೋ 
(ಬಂತ. ೩-೬) ; ಈ ಯಕ್ಷರೆಂಬ ದೇಶೀಯರು ಆಡುತ್ತಿದ್ದ ಬಗೆಬಗೆಯ 
ಆಟಗಳಲ್ಲಿ “ಯಕ್ಷಾಂದೋಳ” ಅಲ್ಲವೆ “ಚಪ್ಪರಮಂಚ”ದ ಆಟವೂ 
ಒಂದಾಗಿರಬೇಕು. ಇತ್ತಣ ಯಕ್ಷಗಾನದ ಆಟವೆಂದರೆ ಪೌರಾಣಿಕಕಾವ್ಯ 
ಗಳನ್ನು ಆಡಿ ತೋರಿಸುವ ದೃಶ್ಯವಾಗಿಯೂ ಪರಿಣಮಿಸಿದ ಮೇಲೆ. ಆ 
ಯಕ್ಷಾಂದೋಳವು ನಿತ್ಯವೆನ್ನಿಸಿದ "ಸಭಾಲಕ್ಷಣ' ಅಥವಾ ಪ್ರಸ್ತಾವನೆಯ 
ಭಾಗಕ್ಕೆ ಸೇರಿರಬೇಕು (ಶಾಸ. ೩). ' ಜಕ್ಕಂದೊಟ `` ಪರಾ. 
[ ಸಂ. ಯಕ್ಷನಂದೋಲ.] 
ಯಕ್ಷಾಂಶಕೆ (ನಾ). [ಕಾಮಶಾ] ಯಕ್ಷಸತ್ತ್ವದ ಸ್ತ್ರೀ : ಶೃಂಗಾರಾನ್ವಿತೆ 
ಲುಬ್ಮೆ . . . ಸೊಬಗಿಂಗಾಗರಮಾದಡಜಗೆ ಯಕ್ಷಾಂಶಕೆಯಂ (ಪರತ: ೩-4)- 
[ ಸಂ. ಯಕ್ಷಾಂಶಕಾ ] 
ಯಕ್ಷಿ (ನಾ). ೧. ಯಕ್ಷಲೋಕದ ಹೆಣ್ಣು ; ಯಕ್ಷಸ್ಟ್ರೀ. ೨. ಯಕ್ಷನ 
ಹೆಂಡತಿ: ಅಲಕಿಯಲ್ಲಿ ಕೈಲಾಸದೆಡೆಗೆ ' ತಾ ವಹಿಸಿ ಸಖನ ಚಿಂತೆ ಸಾಕ್ಷಿ 
ಯಾಗಿ ಆ ಯಕ್ಷಿ ತಪಿಸುತಿರೆ ಅಂತರಾತ್ಮನಂತೆ (ನೇಫರೂ.' ೦೨ ೦8೮): 
೩. ಕುಬೇರನ ಹೆಂಡತಿ. ೪. ಮಾಟಗಾತಿ; ಮಾಯಾವಿನಿ ; 
ಕಾಂಕ್ಷೆಗಳ ಬೋಧಿಸುವ ಬಂಧು ಸಖರುಪಕಾರ ಯಕ್ಷಿಯರು ' ಮ್ಯಾಕಬೆತನಿ 
ಗೆಸಗಿದುಪದೇಶ (ರುಕುಳ. ೦೭೩). ೫. [ಜೈನ] ಇಪ್ಪತ್ತುನಾಲ್ಕು 
ಶೀರ್ಥಂಕರರಲ್ಲಿ ಪ್ರತಿಯೊಬ್ಬ ತೀರ್ಥಂಕರನ ಬಳಿಯಲ್ಲಿಯೂ 
ಇರುವ ಶಾಸನದೇವತೆ : ಯಕ್ಷಿ ಬರೆ ಕಂಡು ತಾಂ: ಪ್ರತ್ಯಕ್ಷಂ 
ಕರೆದೆನ್ನನಿತ್ತಳೀ ಪುತ್ರನಂ (ಕೇಪು. 1೬-60) ; , ಮಾಕಾಳಿ ಯಕ್ಷಿ ನವೀನಾ 
ಭರಣಾಂಗೆ ಮತಿಗೆ ಮಾಟಕ್ಕೋರಂತೆ ನಿರ್ವಿಘ್ನಮಂ (ಪುತ್ಮಥಿ- 9-00) ; 
ಕರ್ನಾಟಕದಲ್ಲಿ ಪದ್ಮಾವತಿ ಮತ್ತು ಜ್ವಾಲಾಮಾಲಿನಿ ಎಂಬ ಯಸ್ಷಿಯರಿಗೆ 
ವಿಶೇಷಗೌರವ ಸಂದಿದೆ (1೫9-00೦). [ ಸಂ. ಯಕ್ಷೀ 1 
ಯಕ್ಷಿಣಿ (ನಾ) ೧..ಎ ಯಕ್ಷಿ೧.೨ಿ. ಇ ಯಕ್ಷಿ ೩. ೩. ದುರ್ಗಾ 
ದೇವತೆಯ ಊಳಿಗದಲ್ಲಿರುವ, ದಂಷ್ಟಪ್ರಕೃ, ತಿಯ, ಒಂದು ಕ್ಷುದ್ರ 
ದೇವತೆ. ೪. ಮಾಟಗಾತಿ : ವಮಾಾಯಾವಿನಿ :. “ಯಕ್ಷಿಣೀ ಇ. ಗಾರುಡಿ 
ಗಿತ್ತಿ” (ಕಕ್ಕ. 3೬3); ಯಾರು ಎಂದು ಹುಡುಕಬೇಕಾದುದೇ ಇಲ್ಲ, 
ಯಕ್ಷಿಣಿ ಹತ್ತಿರವೇ ಇದ್ದಾಳೆ. (ಸಖ್ಯ 03) ; ನಿಮ್ಮ ತಂದೆ ಆರ್ಯಕನು 
. ಕಾಡಿನ ಯಕ್ಷಿಣಿಯ ಜೊತೆಯಲ್ಲಿ, ತನಗೆ ಜಯವಾಗಲೆಂದು ಮಾಟ 
ಕಟ್ಟಿ ನಡೆಯಿಸಿದನಂತೆ (ಅರುಕ: 3): ೫. (ಹೆಣು) ಪಿಶಾಚಿ; 
ಜಕಣಿ : ಮಂತ್ರವುದವನ್ನು ಅವರ ಜನರೂ ಮಾಡುತ್ತಾರೆ. ಅದು 
ಮೈಮೇಲೆ ಬರುವ ಯಕ್ಷಿಣಿಗೆ, ಮೈಮೇಲೆ ಬರುವ ಕಾಯಿಲೆಗಳೆಗೇ 
ಹೊರತು, ಕಲ್ಕುಡನಂತಹ ಮಲೆಯ ದೇವಕೆಗಳಿಗಲ್ಲ (ಕುಡ೪4: ೦೩). 
೬." ಮಾಟಗಾರಿಕೆ ; ಮಾಯಾವಿದ್ಯೆ ; ಇಂದ್ರಜಾಲ': ಅದು ನನ್ನ 
ಯಕ್ಷಿಣಿ ಸಿಂಹವಿಕ್ರಮ | ಅದು ನನಗೆ ಮೂರಾವರ್ತಿ ಕಣ್ಣಿಗೆ ಬಿದ್ದಿದೆ. 
(ಆರ್ಯಕ. ೦೦೪). * ಯಕ್ಷಿಣಿವಿದೈೆ' ಪರಾ. ೭. ಯಕ್ಷಗಾನದಲ್ಲಿ ಬರುವ" 
ಸ್ತ್ರೀವೇಷ : ಇಲ್ಲಿಸ್ತಿ ಸ್ತ್ರೀವೇಷಕ್ಕೆ “ಯಕ್ಷಿಣಿ” ಎಂಬ ಹೆಸರು ವಾಡಿಕೆಯಲ್ಲಿ 
ಬದಿರುವುದು ಒಂದೆ ಗಮನೀಯ ವಿಷಯ | (ಯಕ್ಷಣ. ೨6). 
; [ಸಾ| Nagi ] 
ಯಕ್ಷಿಣೆಗಾರ (ನಾ). ಮಾಟಗಾರ ; ಐಂದ್ರಜಾಲಿಕ: ಶಾಲೆಗೆ ಒಬ್ಬ, 
ಯಕ್ಷಿಣಿಗಾರ ಬಂದು ಇಂದ್ರಜಾಲವಿದ್ಯೆ ಪ್ರದರ್ಶಿಸಿ ಹುಡುಗರನ್ನು 
ನಲಿಸಿದೆನು (ರೂ). ' | ಯಕ್ಷಿಣೆ ,. -ಗಾರ( ಆ - ಕಾಲ) ] 


ಯಕ್ಷಿಣಿಎದ್ಯ ೭೫೦೪ 
ಯಕ್ಷಿಣಿವಿದ್ಯ (ನಾ).- ಯಕ್ಷಿಣಿ ೬ : ಅವರವರ ಮನದಲಿ ದಾನವರುಹಿದ 
ಕಲಿತ ಯಕ್ಷಿಣಿವಿದ್ಯದಲಿ ಬಸವ (೧೩ಕ- ೫-೨೮): [£ಸಂ. ಯಕ್ಷಿಣೀವಿದ್ಯ] 
ಯಸ್ಷಿಣಿವಿದ್ಯೆ (ನಾ). - ಯಕ್ಷಿಣಿ ೬ : ಏನು ಯಕ್ಷಿಣಿವಿದ್ಯೆ ಮಾಡಿದಳೋ 
೨. ಗಿರಕ್ಕನೆ ಆದಳ ಕಡೆ ತಿರುಗಿಬಿಟ್ಟೆ (ನುಕಾಗ. 0೩) ; "ಯಕ್ಷಿಡೆವಿದೈ' 
ಐಂದ್ರಜಾಲಕ್ಕೆ, ವಶೀಕರಣಕ್ಕೆ ಹೇಳುವಂಥ ಮಾತೂ ಆಗಿದೆ (ಕಂ: ೮)- 
[< ಸಂ, ಯಕ್ಷಿಣಿವಿದ್ಯಾ ] 
ಯಕ್ಷ್ಮ (ನಾ). ಶ್ವಾಸಕೋಶದ ಕ್ಷಯ ; ಕ್ಷಯರೋಗ ; ಆ ಗೆಡ್ಡೆಯಂ 
ನೀರಲ್ಲರೆದು ಕುಡಿಯೆ ಯಕ್ಷ್ಮ, ಕ್ಷಮರೋಗ ತೀರ್ಗುಂ [CR 3). 
[ಸಂ.] 
ಯಕ್ಷ್ಮರೋಗ (ನಾ). ೧. ಇ ಯಕ್ಷ್ಮ. ೨. (ಆಲಂ) ವಳಾನಸಿಕವಾದ 
ನೋವು : ಸುದತಿಯೆ ಬಡದೆಲ್ಲವ ಪೇಳ್ವುದು ಹೃದಯದೊಳಿರ್ಪ ಯಕ್ಷ್ಮ 
ರೋಗದ ಪರಿಯಂ (ರ್ಮ: ೦೬೨). [ಇಂ,7 
ಯಗಣ (ನಾ). [ಛಂದ] ಆದಿಯಲ್ಲಿ ಒಂದು ಲಘು ಮುಂದೆ ಎರಡು 
ಗುರುಗಳುಳ್ಳ ಒಂದು ಅಕ್ಷರಗಣ (ಎ) : ಮಗಣಂ ಭೂಮಿ 
ಯೆನಿಕ್ಕುಂ ಯಗಣಂ ಜಲ ರಗಣಮಗ್ನಿ ನಗಣಂ ವಾತಂ ' (ಛಂರೊಂಜಾ. 
0-೩೭ 60). [ಸಂ.] 
ಯಚ್ಚಾವತ್ತು (ನಾ). ಎಲ್ಲವೂ ಒಳಗೊಂಡುದು; ಸಮಗ್ರವಾದುದು : 
ಯಚ್ಚಾವತ್ತು ಜಗತ್ತು ನೆಚ್ಚಿನ ಮೆಚ್ಚು. ಇದರ ಮೈಮೆಯನ್ನು ನೆಚ್ಚಿಗೆ 
ಮೆಚ್ಚಿದವನೇ ಬಲ್ಲನು (0೫ರುಂ. ೬೪). [P ಸಂಸ್ಕೃತದಲ್ಲಿ ಇದು "ಯತ್‌" 
*ಚ ಯಾವತ್‌' ಎಂದು ಎರಡು ಭಿನ್ನಶಬ್ದಗಳು] 
ಯಜನ (ನಾ). ೧. ನಿಜ್ಞ; ಯಾಗ: ೨. ಯಾಗಮಾಡುವಿಕೆ: ಅಂತು 
ಭವಿಷ್ಯದ್ವಿ ಜನ್ಮವರ್ಣಕಧ್ಯಯನಾಧ್ಯಾಪನ ದುನ ಪ್ರತಿಗ್ರ ಸಹ ಯಜನ ಯಾಜನ 
ವಿಶಿಷ್ಟವೃತ್ತಿಯುಮಂ. . . ನಿಲಿಸಿ (ಅಂತಿ: 6-೬೩ ವ); ಯಜ[ನಯಾ] 
ಜನಾಧ್ಯಯನಾಧ್ಯಾಪನ ದಾನ ಪ್ರತಿಗ್ರಹಶಟ್ಕರ್ಮನಿರತರುಂ (4934. ೪. 
6೪6-೨೫; 2007); ಯಜನಾಧ್ಯಯನು ದುನಂ ನಿಜಮಾಗಿರೆ ನೃಪವಣಿಕ್ಕು 
ಲಕ್ಕಂ ಸಲ್ಫುಂ (ಸಸ್ತುಕೋ. ೬೬-೬೦). ೩, ಪೂಜೈ; ಅರ್ಚನೆ ; ಶಿವಸ್ತುತಿ 
ಪೂರ್ಣಕರ್ಣನೀಶ್ವರಯಜನಾನುರಕ್ತಂ (ರಾತಿಕೇ. 4-3). [ಸಂ] 
ಯಜನಾಧಿಕಾರಿ (ನಾ). ೧. ಯಜ್ಞಮಾಡುವ ಅಧಿಕಾರವುಳ್ಳವನು ; 
ಶಾಖಾ, ಸೂತ್ರ, ಗೋತ್ರ ಪರಂಪರೆಯಲ್ಲಿ ಸ್ವಾರ್ಥ ಮತ್ತು ಪರಾರ್ಥ 
ಯಜನಾಧಿಕಾರಿಗಳು ಮುಖ್ಯಾಧಿಕಾರಿಗಳು (೫6. ೩೬). ೨. ದೇವ 
ಪೂಜೆಯ ಅಧಿಕಾರವುಳ್ಳವನು ; ಪರಾರ್ಥ ಯಜನಾಧಿಕಾರಿಯಾದ 
ಅರ್ಚಕನು ಸ್ವಾರ್ಥವನ್ನು ಬದಿಗೊತ್ತಿ. . . ಶ್ರದ್ಧಾಭಕ್ತಿಯಿಂದ ದೇವರನ್ನು 
ಅರ್ಜಿಸುವಾತನು ತನ್ಮಯತ್ವವನ್ನು ಪಡೆಯುವನು (ಬಕರ. ೬6). 
[ಸಂ. ಯಜನಾಧಿಕಾರಿನ*) 
ಯಜಮಾನ (ನಾ). ೧. ಯಾಗಗಳನ್ನು ಮಾಡುವವನು; ಯಜ್ಞ 
ಕರ್ತೃ 2 ''ಯಷ್ಟಾ- ಯಜಮಾನ; ಯಾಸುತೀಳೇ ಈ ೯ ಯಾಗ 
ಮಾಡುವಾತಂ" (ತರಾಸು. ೬೯-೨೬೬); ಧರ್ಮಪುತ್ರಂ ಸಪತ್ನಿ ಯಜಮಾನ 
ನಾಗಿರ್ದಾಗಳ" (ಶುಶಶಾ- ೬-೬ ನ); ಯಜಮಾನನು ಹೊಗೆಯಿಂದ ಕಣ್ಣು 
ಗಳನ್ನು ತೆರೆಯದಿದ್ದ ರೂ ಆತನ ಕೈಯಿಂದ ಆಹುತಿಯು ದೈವಯೋಗದಿಂದ 
ಆಗ್ನಿಯಲ್ಲೇ ಬಿದ್ದಿತು (ಕಾಳುತತ- ೪6-3): ವಿಶ್ವಹದ್ಯುಗದಲ್ಲಿ ಯಜಮಾನನು 
ತನ್ನ ಸಕಲಸಂಪತ್ತನ್ನೂ ದಕ್ಷಿಣೆಯಾಗಿ ಕೊಡಬೇಕೆಂದು ನಿಯಮವಿದೆಯಂತೆ 
(0500. 0೩೦)- ೨. ಅರ್ಜಕ; ಪೂಜಾರಿ: “ಯಟ್‌, ಯಾಟ". . , 
ಯಜಮಾನಃ, ಯಕ್ತಾ, ಯಾಯಜೂಕಃ- ಈ ೭ ಪೂಜಿಸುವಂ` (ಕಾಶಕ್ಕೆ- 
0೬0): ಎಲೈ ಅಗ್ನಿಯೆ, . . ನೀನು ಸಕಲಕ್ಕೂ ಪೋಷಕನಾಗಿದ್ದು ನಿನ್ನನ್ನು 
ಪಚರಿಸುವ ಯಜಮಾನನನ್ನು ಮನಪೂರ್ವಕವಾಗಿ ಕಾಪಾಡುತ್ತೀಯೆ 
(ಹಣಕಿ: ೪). ೩. (ಸಂಸಾರದ ಅಥವಾ ಸಃ ಜದ) 


15 


20 


ಯಜಮಾನತಿ ` 
'ಯಜಮಾನಪಟ್ಟ (ನಾ). ಹಿರಿತನದ ಅಧಿಕಾರ ; ಅನಂದದಿನಾ ಸುಕುಮಾರಗೆ 


ಯಜಮಾನಿತಿ 
ಮುಖ್ಯಸ್ಥ,-ಓಡೆಯ : ಒಡಂಬಟ್ಟು ಯೆಮ್ಮ ಯಜಮಾನಜಕ್ಕಿ 
ಧಾರಾಪೂರ್ವ್ವಕಂ ಮಾಡಿಕೊಟ್ಟೆಉ (4, ೫11. ತಿಕೂ- 9೨೫; 1267); 


ಯಜಮಾನನಿಲ್ಲದೆ ಗೃಹವು ನಮಗಸ್ವುಮ್ಮ (ತೊಳ. 8-೯-೨೦); ದೇಶದ 
ಶೆಟ್ಟರು-ಯಜಮಾನರು-ವೀರಶೈವಾನುಯಾಯಿ ೧೮ ಪಣಗಳ ಮುಖಂಡರು 
(ಕರಸಾ. 39-0); ಊರ ಗೌಡ ಸೇನಬೋವ ಸೆಟ್ಟಿ ಯಜಮಾನ ಕಂದಾಚಾರ 
ದವರೂ ಎಲ್ಲಾರೂ . . . ಎಲ್ಲಾ: ವನ್ನೂ ಸೆಳೆದು ಅರಮನೆಗೆ ಸೇರಿಸಿಕೊಂಡು 
ಬಿಡುತ್ತಾರೆ. (6ಟ್ಗಂ. ೦೫3-0೩); ಹಿರಿಮಲೆಯ ಯಜಮಾನ ಪೂಜಾರಿಯ 
ಕೈಗೆ ಸಿಂಗಾರ ಹೂವು ಹಾಕಿದ (ಕುಂಿಕೂ- 0೭). ೪. ಧಣಿ; 
ಮಾಲೀಕ: ಆಳು ಯಜಮಾನನು ಹೇಳಿದ ಕೆಲಸ ಮಾಡುತ್ತಾನೆ. 
(ರಣ. ೦೦೬), ಅವನು ವ್ಯವಸ್ಥಾ ಪಕನಾಗಿರುವ ಹೊಟೇಲಿಗೆ ಇದಿರಾಗಿ 
ವಿದ್ಯಾವಂತನಾದ ಒಬ್ಬನ ಹೊಚೇಲೊಂದಿತ್ತೆಂದು ಹೇಳಿತಪ್ಪೆ. ಅಲ್ಲಿನ 
ಯಜಮಾನನ ಕಿವಿಗೆ ರಾಮನ ವಿಚಾರಗಳು ತಿಳಿಯಬಂದುವು (ಮರನು, 
3೨೨). ೫. ಗಂಡ; ಪತಿ: ನಿಮ್ಮ್ಮ ಯೆಜಮಾನ್ರು ಇದ್ದಿದ್ರು ಇಂಥಾದೆಲ್ಲ 
ಸಹನ ಆಗತಿತ್ತೇ ಅವರಿಗೆ? (ಯಂ. 004); ಇಲ್ಲಿ ನಿನ್ನ ಯಜಮಾನ 
ನಿಂತಾನಲ್ಲ ಅವನು ಹೇಳಲಿ (ಕಗ. ೩). ೬. ವಯಸ್ಸಾದ ವ್ಯಕ್ತಿ ; 
ಹಿರಿಯವನು. [ಸಂ. ] 


ಯಜಮೊನಗಿತ್ತಿ (ನಾ). ೧. ಒಡತಿ; ಯಜಮಾನಿತಿ : ಎಲ್ಲರೂ ಹಸಿದಿರಲು 


ಸಾಧ್ಯವಿಲ್ಲವಾದ್ದರಿಂದ ಮನೆಯ ಯಜಮಾನಕಗಿತ್ತಿ ಹಸಿದುಕೊಂಡಿದ್ದು, 
ಬಾಳೆಯಹಣ್ಣನ್ನು ಸುಲಿದು ಅಭಿಷೇರಕ್ಕಾಗಿಯೇ ತಂದ ಹೊಸ ಮಡಕೆಗೆ 
ಹಾಕಿ ಅದಕ್ಕೆ ಜೇನುತುಪ್ಪ ಬೆಲ್ಲ ಏಲಕ್ಕಿ ಇವನ್ನು ಸೇರಿಸುತ್ತಾಳೆ, 
(ಇನ್ನೂರು. ೪೨). ೨. ಹೆಂಡತಿ; 'ಪತ್ನಿ: (8). [ಯಜಮಾನ --- ಗಿತ್ತಿ] 


ಯಜಮಾನತನ (ನಾ): ಯಜಮಾನನ ಪದವಿ; ಯಜಮಾನಿಕೆ: ಯಜ 


ಮಾನತನದ ಅಹಂಕಾರ ನಾನೊಲ್ಲೆ (144. 50-0). 
[ಯಜಮಾನ 4. _ ತನ] 
ಜಮಾನಿತಿ ' ನೋ. 


ಯಜಮಾನಪಟ್ಟವ ಕಟ್ಟಿದನು (ಕ್ರೀಶಾಂ- ೦-೫). [ಸಂ.] 


ಯಜಮಾನಿ (ನಾ). ೧. ಹೆಂಡತಿ ; ಪತ್ನಿ: ನಿಮ್ಮ ಯಜಮಾನಿ, ಕುಂಬಳ್ಳೆ 


ಸೀಮೆಯವರೋ ವಿಟ್ಲ ಸೀಮೆಯವರೋ ಎಂದ ಹಾಗಿದೆ. (ರಲ್ಕಿಕೇ- 086)- 
ಪಿ. ಒಡತಿ; ಸ್ವಾಮಿನಿ: ನಿನು ಮನೆಯ ಯಜಮಾನಿ ಎಂಬುದು 
ಗೊತ್ತಿದೆ ನನಗೆ (ಹಕಕ: ಬಂ). [ಸಂ. ಯಜಮಾನೀ] 


ಯಜಮಾನಿಕೆ (ನಾ). ೧. ಯಜಮಾನನ ಪದವಿ, ಸ್ಥಾ ನಮಾನ: 


ಶೀನಮಯ್ಯನಿಗೆ ತಾನು ಯಜಮಾನಿಕೆಯ ಪಟ್ಟ ಸಲಿಸಿದರೂ ತಮ್ಮ ಈ 
ಹೊರೆಯನ್ನು ತಾವೇ ಹೊರುವುದು ತೀರ ಅವಶ್ಯವಾಗಿತ್ತು (ನುಕಮ. ೪0). 
ವಿ. ಒಡೆತನ; ಅಧಿಕಾರ; ಸಾ ಸ್ವಾಮ್ಯ :  ಲೋಕಯನು ತಂನ 
ಯಜಮಾನಿಕೆ ಲ್ರುತ್ತಿ ಬಗ್ಗೆ ಉತ್ತಾರವಾದ ಸ್ವಾಸ್ತಿಯವಳಗೆ ಉತ್ತಾರ 
ಕೊಟ್ಟದು (ಎಕ. vi, ತಿನಮೊ. ೨೯-೦೫; 1712); ನಮ್ಮೂರಿನಲ್ಲಿ ಮೂರು 
ಅಂತಸ್ತಿನ ಜನರಿದ್ದರೆಂದು ' ಧಾರಾಳವಾಗಿ ಹೇಳಬಹುದು. ಒಂದು 
ಯಜಮಾನಿಕೆ, ಎರಡನೇದು ಆಳುತನ: ಮೂರನೇದು ಇವರಿಬ್ಬರ 
ದಳ್ಳಾಳತನೆ (ಹುಟ್ಟಹ- ೭೫). [ಯಜಮಾನ 4 - ಇಕಿ] 


ಯಜಮಾನಿತಿ. ಯಜಮಾನತಿ (ನಾ)- ಒಡತಿ ; ಅಧಿಕಾರಿಣಿ ; ಸ್ಟಾ ಮಿನಿ; 


ತಾನೇ ಯಜಮಾನಿತಿಯೆಂಬಷ್ಟು ಬಿಂಕದಿಂದ ಮಗು ರಾಗವಾಗಿ ಹೇಳಿತು 
(ಅಲ ೭೬). ಯಜಮಾನತಿ : ಈ ವಾಡೀಿದ ಯಜಮಾನತಿ ಆಗಾಕ 
ಲಾಯಖ ಇದ್ದೀ ನೋಡು (ಗ್ರಾಮಾಯ- 0೬); ಯಜಮಾನತಿಯು . . , 
ಮನೆಗೆ ಬರುತ್ತಿದ್ದರು (ಹುಬ್ಕಿಹ, ೯). 

[ಯಜಮಾನ + _ ಇತ್ತಿ (-.-- ಇತ್ತಿ)] 


ಯಜಿಸು 


ಯಜಿಸು (ಕ್ರಿ); ೧- ಯಾಗಮಾಡು : ಯಾಗದಿಂದ (ದೇವತೆಗಳನ್ನು) 
ತೃಪ್ತಿಪಡಿಸು : ಹಲವು ಯಜ್ಞಂಗಳಲಿ ಯಜಿಸಿದನಲಘುಮತಿ ಯಜ್ಞಾಧಿ 
ಪತಿಯನು (ಕಾಗ, ೩-3-8); ಯಜಿಸಲು ಯೋಗ್ಯರಲ್ಲದಿರ್ಪ ಶೂದ್ರ 
ವ್ರಾತ್ಯಪತಿತಾದಿಗಳ್ಲಿ ಪೌರೋಹಿತ್ಯಮನೆಸಗಿ ಜನ್ನಂಗಳನಾಚರಿಪುದುಂ 
(ಕಾಣ: ೨9೬). ೨. ಪೂಜೆಮಾಡು ; ಅರ್ಚಿಸು : ನಮಿಸಿ ಮಂಂಗಡೆ 
ನಿಂದನಂತವಿಧದಿಂ ಯಜಿಸಿ (ಕರ್ಮ. ೧೦-3೦೬) ; ಸ್ಮರಿಸುತ್ತೀಕ್ಷಿಸುತೀಳಿಸುತ್ತೆ 
ಯಜಿಸುತ್ತಾನಂದದಿಂ - - - ಆ ನಿಷ್ಠೆ ತಾನೀಗಳೇ ಪರೆ ಪಶ್ಯಂತಿ 
ಸುಮಧ್ಯೆ , ವೈಖರಿಯೆನಲ್ತೋರ್ಕುಂ (ಕತಕ. ೧೬-೯); ಕಲ್ಮೀಶ್ವರನ 
ಕಾಶಿಯೊಳ್‌ ಕೇಶವಂ. ಶುದ್ಧಮಾನಸನಾಗಿ ಯಜಿಸಿದಂ (ಸದ್ದೇಕಿ- ೬-೩೬) -- 

[ಯಜನ 4 _ ಇಸ್ಬು] 

ಯಜುರಂಗ (ನಾ): ಯಜುರ್ವೇದದ ಭಾಗ. “ಅಂಗ : 
ದಿಂದಭಿನಯಂಗಳನುನ್ನತ ಯಜ್ನಿಕಾಯದಿಂ ಸಾರ: 'ಶಬ್ದತತಿಯಂ 
ನ್ನೆಟ್‌ ಸಾಮದೆ ಗೀತಸಾರಮಂ ಸುಲಲಿತಮಿಪ್ಪಥರ್ವಣದಿನಗ್ಗದ. ಶದ್ರಸ 
ದೇಳ್ನೆಯೆಲ್ಲಮಂ ಗೆೌದೊಲವಿಂದೆ ಕೂಡಿ ಮಿಗೆ ಪುಟ್ಟಿಸಿದಂ ಬಿದಿ. ನಾಟ್ಯ 
ವೇದಮಂ (ಊಕ್ಕರಂ- ೧೪), [ಸಂ] 

ಯಜುರ್ವೇದ (ನಾ). ವೇದಗಳಲ್ಲಿ ಎರಡನೆಯದು ; ಯಜ್ಞಕ್ಕೆ 
ಸಂಬಂಧಪಟ್ಟ ಗದ್ಯಭಾಗಗಳನ್ನೊಳಗೊಂಡು, ತೈತ್ತಿರೀಯ ಹಾಗೂ 
ವಾಜಸನೇಯಾ ಎಂಬ ಎರಡು ಶಾಖೆಗಳನ್ನುಳ್ಳ ವೇದ : ಖುಗ್ತೇದ 
ಯಜುರ್ವೇದ ಸಾಮ ಅಥರ್ವಣ ಅಫಘಳಿಸುವ' ವೈದಘೋಷಗಳು 
(ಫಹುರ- ೪-0-8): ವೇದವು ಯಗ್ವೇದ, ಯಜುರ್ವೇವ, ಸಾಮವೇದವೆಂದು 
ಮೂರುವಿಧ (ಹಂಸಾ: ೦೩೮). [ಸಂ.] 

ಯಜುಸ್ಸು (ನಾ), ೧. ಯಜ್ಞಕಾಲದಲ್ಲಿ ಪಠಿಸುವ ಮಂತ್ರ : ಕೃಷ್ಣ 
ಯಜುರ್ವೇದದಲ್ಲಿ ಮಂತ್ರಗಳು). ಯಜುಸ್ಸು (ಅಂದರೆ: ಯಜ್ಞಃ ದಲ್ಲಿ 
ಹವಿಸ್ಸನ್ನು ಕೊಡುವಾಗ ಉಚ್ಚರಿಸುವ ಗದ್ಯವಾಕ್ಕಗಳು) -- ಇವುಗಳ 
ಜೊತೆಯಲ್ಲೇ. ಯಾಗದ ಒಂದೊಂದು ಕ್ರಿಯೆಯ ಅರ್ಥವನ್ನೂ ಸಾರ್ಥಕ್ಕ 
ವನ್ನೂ ಹೇಳಿದೆ (ಕರಡ. ೩9): ವಿ. ಯಜ್ಞದಲ್ಲಿ ಹೇಳುವ ಸ್ತೋತ್ರ, 
ಪ್ರಾರ್ಥನೆ, ಮಂತ್ರ ಮೊದಲಾದುವನ್ನೊಳಗೊಂಡ ಗ್ರಂಥ ; 
ಯಜುರ್ವೇದ ಪಾಠ. ಸಿ. ಯಜುರ್ವೇದ : ವೇದಂ ಛಂದಂ ಶ್ರುತಿ 
ತದ್ಭೇದಂ ಸಾಮರ್ಗಜಂಸ್ಟ್ರಯಂ ತ್ರಯಿಯೆನಿಕತಿಂ (ಎಸ್ತುಕೋ- ೩-೦೨) 

[ಸಂ. ಯಜುಸ್‌] 

ಯಜ್ಞ (ನಾ). ೧. ಯಜನ ;- ಯಾಗ : “[ಕ್ರತು] ಯಾಗಮಧ್ವರಂ ಸಪ್ತ 
ತುತು ಸತ್ರಂ ಮಖಂ ಸೆವಂ ಯಜ್ಞಂ” (ಶಸ್ತ್ರುಕೋ. ೫6-೪೦) : ಖಟ್ವಾಂಗ 
ನೆಂಬರಸನೆ ಯಜ್ಞದೊಳಾತನ ತಂದ ಫೃತಸಮುದ್ರಮಂ ಕುಡಿದೊಡಾದ 
ರೋಗವಿಂದು ಫೋದುದು. (ಕಂಶಣ: 5-009 2) ; ಯಜ್ಞದ ನೆನವು 
ಭಾರವಣೆಯಲಿ ಬಿದ್ದುದು ಧರ್ಮನಂದನನ (ಕುನ್ಮಾಸ- ೦-೩) ; ನನ್ನೆ 
ಸಂಶಯ ಯಜ್ಞವನ್ನೇ ಕುರಿತದ್ದಾದುದೆರಿಂದ ಅದಿಲ್ಲಿಯೇ ಪರಿಹಾರವಾಗ 
ಬೇಕು (ಕತಂಣ. ೦೬6) - ೨. ದೇವಪೂಜೆ ; ಭಗವದರ್ಚನೆ : “ಇಷ್ಟಂ. 


ಇಷ್ಟಿ». ಯಜ್ಞ, ಯಾಗಃ .. - ಯಾಜ್ಯಂ ಈ ೧೦ ದೇವಪೂಜಿ” 
(ಕಾರಕ್ಕೆ. ೦೬೦) ; ಯಜ್ಞಃ ವೆಂದರೆ ಭಗವದರ್ಚನೆ ಮತ್ತು ಅರ್ಪಣ--ಸಾಧು 


ಸಂತರ ಸೇವಕಿ: ಸ 

ಯಜ್ಞ 'ಮಾಡು ಎ ೧." ಯಾಗಮಾಡು : ಈ ಯಜ 
ಮಾಡುತ್ತಿರುವುದು ದೇವತೆಗಳಿಗೆ ಪ್ರಿಯವಾಗಿಲ್ಲವೇ ? . (ರೆತಂಶಾ. 8೩೩ ); 
ನಾವುಎದರೆ ಸರಸ್ವತೀತೀರದಲ್ಲಿರುವ ಖುಜಿಗಳೆಲ್ಲರೂ ಸೇರಿ ವಿಶ್ವ ಶಾಂತಿಗೆಂದು 


ನಾನು 


ಯಜ್ಞಮಾಡುತ್ತಿದ್ದೆವು. (ಅಶಾ 3೨). ವ: ಕೊಲ್ಲು ; ವಧಿಸು: 
(೪. ೩- ಚೆನ್ನಾಗಿ ಥಳಿಸುಸ ಹೊಡೆ: (4). [ಸಂ.] 
ಯಜ್ಞಕಂಕಣ (ನಾ)... ಯಜ್ಞಕ್ಕೆ ದೀಕ್ಷಿತನಾಗಿರುವ ಸಂಕೇತವಾಗಿ 


ಸಲೆ ಯಜುರಂಗ | 


ss 


35 


40 


ಯಜ್ಞರಿಪು 
ಯಜಮಾನನು ಮುಂಗೈಗೆ ಕಟ್ಟಿಕೊಳ್ಳುವ ಮಂತ್ರಪೂತವಾದ 
ದಾರ, - ಸೂತ್ರ. ಹಂ. ] 

ಯಜ್ಞಕುಂಡ (ನಾ). ಯಜ್ಞ ್ನದಲ್ಲಿ ಅಗ್ಗಿಪ್ರತಿಷ್ಠಾ ಷ್ಠಾಪನೆಗಾಗಿಯೂ 


ಆಹುತಿಯನ್ನು ಕೊಡುವುದಕ್ಸು ಗಿಯೂ ನಿರ್ಮಿಸಿದ ವೇದಿಕೆಯಲ್ಲಿಯ 
ಹಳ್ಳ, ಕೊಂಡ ; ಮೇಲಣಂತರ್ವೆದಿಗಳ ಮುನಿಪಾಳಿ ಮಂತ್ರಾಹುತಿಗೆ 
ಕವಿವುರಿನಾಲಗೆಯ ಲಾವಣಿಗೆ ತಳಿತುದು ಯಜ್ಞಕುಂಡದಲಿ (ಕುಣ್ಠಾಸ- ೦೦-೦); 
ಪೂರ್ಣುಹುತಿಯ ಸಮನಂತರದಲಾ ವಿಶ್ರುತಸುತೇಚೋಮೂರ್ತಿ ಹೊಳೆ 
ಮದೆ ಯಜ್ಞಕು: (ತೊರರಾ, ಮುಖಶಾಲೆಯಂ 
ರಚಿಸಿ, ಯಜ್ಞ! ುಂಡಂಗೈಡು ವಿಶ್ವರಕ್ತಿಸ್ವ! 
(ಶ್ರೀರಾಮಾ, 0೦-೨೬೪). [ಸಂ. 

ಯಜ್ಞತುರಗ (ನಾ). ಯಜ್ಞದ ಕುದುರೆ ರಾಮನೊರ್ವನೇ ದೀರನಾತನ 
ಯಜ್ಞ ಸ ತುರಗಮಿದು Gams ೨0-2). [Xo-] 

ಯಜ್ಞ ದೀಕ್ಷಿತ (ನಾ): ಯಜ್ಞಕ್ಕೆ ಸಿದ್ಧ; ನಾದವನು ; ಯಾಗ ಮಾಡಲು 
ಅಧಿಕಾರವನ್ನು ಹೊಂದಿರುವವನು: ; ಯಮನಂದನನು . . . ಮಜುದಿನ 
ಯಜ್ಞದೀಕ್ಷಿತನಾದನೊಲವಿನಲಿ(ಕುಪ್ಮಾಸ- ೬-೨೬); ಅಸುರರು ಪಶುಗಳುದರು ಕ 
ಯಜ್ಞ, ಸ್ಸದೀಕ್ಷಿತನಾದನಾ . ಹನುಮ (ತೂ609- 3-೮-6); ಯಜ್ಞದೀಕ್ಷಿತನಾದ 
ವಾಜಶ್ರವಸ . , - ತಾನು ಮಾಡಬೇಕಾದ ಕಾರ್ಯಗಳನ್ನು ್ನಿ ಮಾಡು 
ತ್ರಿದ್ದಾನೆ a. 0೬೪). [ಸಂ.] 

ಯಜ್ಞ! ದೀಕ್ಷೆ (ನಾ). ೧. ಯಜ್ಞ; ಮಾಡುವುದಕ್ಕೆ ವಬಂಚೆ ಯಜಮಾನ 
ನಿಗೆ ಅಧಿಕಾರವನ್ನು ಕೊಡುವುದು: ಯಜ್ಞದೀಕ್ಷೆಯನ್ನು ವಹಿಸುವ ದಿನೆದ 


೦ಡದಲ್ಲಿ 0-೭:೩೪) 


ರೂಪಿ: 


ದೀಕ್ಷಾಯಣೀಯಇಷ್ಟಿಯಾಯಿತು (ಮಜಂ. 009). ೨. ಯಜ್ಞ ವನ್ನು 
ಕೈಕೊಳ್ಳುವಿಕೆ. - ನಡಸುವಿಕೆ- [ಸಂ. ಯಜ್ಞದೀಕ್ಷಾ] 


ಯಜ್ಞದ್ರವ್ಯ (ನಾ)- ಯಜ್ಞಕ್ಕೆ ಬೇಕಾಗುವ ಸಾಧನ... ಸಾಮಗ್ರಿ : 
ಯಜ್ಞದ್ರವ್ಯಂಗಳಿಲ್ಲದುಂ ನೆರಪಿ (ಶಂಶಶಾ. ೩-೩೩ 5): ಯಜ್ಞದ್ರವ್ಯೋ 


ತ್ಮರಮಂ . , . ರಕ್ಷಿಪಂ ಧನುವಿನಾದಿಮದ್ರೇಕ್ಕಾಣಂ (ಕಾತತ್ರಿ, ೦೯-೨೫). 
[ಸಂ.] 
ಯಜ್ಞಪತ್ನಿ (ನಾ)- ಯಜ್ಞಕಾರ್ಯದಲ್ಲಿ ಗಂಡನ ಜೊತೆಗೆ ಭಾಗವಹಿ 
ಸಲು ಅಧಿಕಾರವುಳ್ಳ ಹೆಂಡತಿ: ಸಕಲ ಸೌಖ್ಯ ಸೌಭಾಗ್ಯಗಳನ್ನೂ 
ಪಡೆದು ಯಜ್ಞಪತ್ನಿಯೂ ವ್ರತುಚಾರಿಣಿಯೂ ಆಗು! (ಏತರಾ- ೬೦)- 
[ ಸಂ. ಯಜ್ಞಪತ್ನೀ ] 
*|ಯಜ್ಞಪಶು (ನಾ). ೧- ಯಜ್ಞ ಗ್ನದಲ್ಲಿ ಬಲಿ ಕೊಡುವ ಮೇಕೆ, ಕುದುರೆ 


ಮೊದಲಾದ ₹ ಪ್ರಾಣಿ; "ಬಲಿಪಶು : ಯಜ್ಞ ಪಶುಬೂಧನಕ್ಕೆಂದು 
“ಸ್ಥಾಪಿತವಾದ - - - ಯೂವಸ್ತಂಧದ ಬಳಿ ತನ್ನ ಮಗ ನಿಂತುದನ್ನು 
ನೋಡುತ್ತಿದ್ದ 'ಹಾಗೇ - . - ಚೀರಿ ಹೇಳಬೇಕೆನಿಸಿತು (ರೆತಂಡಿ- 0೬೩). 


೨. (ಅಲಂ) ಮೋಸಕ್ಕೆ ಬಲಿಯಾಗುವವನು. 
ಯಜ್ಞಪುರುಷ (ನಾ)- ೧: ವಿಷ್ಣು. ೨. ಅಗ್ನಿ : ಯಜ್ಞಗಧಿಪತಿಯಾತ 
ನೀತನು ಯಜ್ಞಃ ಪುರುಷನು ಸ್ರುಕ್‌ಸ್ರುವಾದೀ ಯಜ್ಞ; ಸಾಧನನೀತನೀತನು 
ಮಂತ್ರಕಾಲಾತ್ಮ (ಕುವ್ಮಾಸ. -04); ಹರನ ಸ್ಮರಿಸಿ, ಅಗ್ನಿಗೊಂಡವ 
ಬೀಳುತ್ತಿರಲು, . ಯಜ್ಞಪುರುಷ ಮೆಚ್ಚಿ ಪ್ರಸನ್ನವಾಗಿ ಕಾಳಿದಾಸನ 
ಪ್ರಾಣವಂ ಕೊಟ್ಟು ಯಜ್ಞಪುರುಷನದೃಶ್ಯವಾಗಲು (ಕೈರಸೂ- 1, ೬೦೫), 


[ಸಂ.] 


[ಸಂ.) 
ಯಜ್ಞರಕ್ಷಣೆ (ನಾ). ಯಜ್ಞ “ವು ಸುಸೂತ್ರವಾಗಿ ನಡೆಯುವಂತೆ 
'ಉಪಾಡುವುದು : ರಾಧ ನು ಕೊಡು... ಯಜ್ಞರಕ್ಷಣೆಗೆ 
(ತೊರರಾ- ೦-೯-೨ ( ಎಜ್ಞರಕ್ಷಣ ] ಸಃ 
ಆ (ಯೆಜ್ಞರಿಷು (ನಾ). ೧. ಯ ಕಾರ್ಯಗಳಿಗೆ ವಿರೋಧಿಯಾದ 
ವನು; ರಾಕ್ಷಸ: ತೆತ್ತಿಗ: ತಿ ಯಜ್ಞ ರಿಪುಗಳ ಮೃತ್ಯುವಜಕಿಯಾ 


ಯಜ್ಞವಾಟ 


(ಕುಪ್ಠಾತ- ೦೦-೩೦): ೨. ಧರ್ಮಬಾಹಿರನಾದವನು ; ಅಧರ್ಮಿ : 
ಯಜ್ಞರಿಪುಗಳು ನಿಪೂರಿಗೆ ) ವರೆಯಾಜ್ಞಿ ಕರಿಗಾಚಾರಹೀನರು (ಕುನ್ಮಾತ. 
90-೩3): [ಂ.] 

ಯಜ್ಞವಾಟ (ನಾ). ಯಜ್ಞಕಾರ್ಯಕ್ಕಾಗಿ ನಿರ್ಮಿಸಿದ ಚಪ್ಪರ; 
ಯಾಗಶಾಲೆ : ಧೃತರಾಷ್ಟ್ರ ಬಾಡ್ಲಿಕ ವರಬೃಹದ್ರಥೆ ಸೋಮದತ್ತರು| 5 
ಪರವಂಪೂಜ್ಕರು. ಮಾನನೀಯರು ಯಜ್ಞವಾಟದಲಿ (ಕುಷ್ಮಾಸ- ೩-೦೫); 
ನೃಷಣಲದ  ಪುಣ್ಯಮುನಿಗಳ ಯಜ್ಞ ವಾಟದತಿಕೌತುಳದ ಮಾಳ್ಕೆಯಂ 
ಕಂಡು ನಲಿದುಡಿತು ಜನಂ (ಕೈಜಈ-೬೪-೦೦)- (ಸಂ. 


ಅ ರ ವಷ. ಯಜ ತಕಕ 
ಯಜ್ಞವಿದ್ಯೆ (ನಾ). ಯಜ್ಞಕಾರ್ಯಗಳ ಜ್ಞಾನ: ಯಜ್ಞತಂತ್ರ 
ಜ್ಞಾ ನ : ಚಾರುತರ ಯಜ್ಞ ವಿದ್ಯಾಪಾರಗರ ರವಂಗಳಿಂ . . . ನೆಗಟ್ಟು | 10. 


ದಾಹುತಿಧೂಮಂ (ಶುಶರಾ- ೬-೬೪). 

ಯಜ್ಞವೇದಿ (ನಾ). ಯಜ್ಞದ ಜಗಲಿ, _ ವೇದಿಕೆ; ಯಜ್ಞಕುಂಡವಿರುವ 
ಭಾಗ : ಎತ್ತರಪ್ರದೇಶದಲ್ಲಿ ಯಜ್ಞವೇದಿಯನ್ನು ನಿರ್ಮಿಸಿ 
ಸುಖಾಸನಗಳನ್ನೂ ಹಾಕಲಾಗಿತ್ತು (ತಾಂತರಾ- wu) * ಯಜ್ಞವೇದೀ 
ಸಂಭವೆ ' ಪರಾ. ಸಂ.] 

ಯಜ್ಞವೇದೀಸಂಭವೆ (ನಾ): ಯಜ್ಞಕುಂಡದಲ್ಲಿ ಹುಟ್ಟಿದವಳು; 
ದ್ರೌಪದಿ ; ಯಜ್ಞಃ ವೇದೀಸುಭವೆಯುಂ. ಯಜ್ಞ ಸೇನಿಯುಂ . . . 
ಎನಿಸಿದ ಪಾಂಚಾಲರಾಜತನೂಜೆ ಪವಮಾನತನೂಜನಲ್ಲಿಗೆ ವಂದು (ಗರಾಯು. 

(ಸಂ. ಯಜ್ಞ ವೇದೀಸುಭವಾ ] 


[ ಸಂ. ಯಜ್ಞವಿದ್ಮಾ ] 


9-8೩ ಐ). 


ಯಜ್ಞವೈರಿ (ನಾ). ೧. ಯಜ್ಞಕ್ಕೆ ಶತ್ರುವಾದವನು. ೨. ದಕ್ಷ ೩ 
ಯಜ್ಞವನ್ನು ನಾಶಮಾಡಿದವನು ; ವೀರಭದ್ರ: ವಿಘ್ನರಾಜ 


ವಿನಾಯಕನೆ . . . ಯಜ್ಞ ವೈರಿಯ ಪಿತನ [೫೫ ಶತನತಪಾದ] ಸುತ 
ನಿನ್ನ ಪೊಗಳಲ್ಕಭಿಜ್ಞರನ್ಲದೆ ಎನ್ನ ಜಡಮತಿಗಗೋಚರವು (೫್ರಾಠಣ- ೧-೫). 


[ಸಂ. ಯಜ್ಞವೈರಿನ್‌] 
ಯ್ಞಾಶಾಲೆ (ನಾ)- - ಯಜ್ಞವಾಟ : ರಾಜರುಷಿ ಜನಕನನು ಕಾಶೀ।25 
ರಾಜನನು . - * ಯೆಜ್ನ ಶಾಲೆಯಲಿ ಆ ಜನೇಶ್ವರ ನಿಲಿಸಿ ಮುದದಲಿ 


ಪೂಜಿಸಿದನವರುಗಳ (4ರಣ: ೧-೭-೩೪). [ಸಂ. ಯಜ್ಞಶಾಲಾ] 
ಯಜ್ಞಸಾಧನ (ನಾ). ೧: ಯಾಗವನ್ನು ನೆರವೇರಿಸುವಿಕೆ. ೨. ಎ 
ಯಜ್ಞದ್ರವ್ಯ : ಗಂಧ ಪುಷ್ಪ ಅಜ್ಯಪುತ್ರಾದಿ ಯಜ್ಞಸಾಧನುಗಳಂ 
ಸಂಗ್ರಹಿಸಿ (ಂನೀಳ. ೦೨೦). [ಸಂ.] 
ಯಜ್ಞಸೂತ್ರ (ನಾ): ಜನಿವಾರ ; ಯಜ್ಞೋಪವೀತ : ಬಲದ ಕೆಯ್ಮ 
ನೆಗಹಿ ಇಕ್ಕಲು ಪಟ್ಟಂತಹ ಯಜ್ಞ ಸೂತ್ರವು - ಉಪವೀತ (೫30. ೪). 
[ಸಂ.] 
ಯಜ್ಞಾಂಗ (ನಾ). ೧: ಯಜ್ಞದ ಭಾಗ. ೨. ಎ ಯಜ್ಞದ್ರವ್ಮ- 
ಸಿ. ಅತ್ತಿ. ಕಗ್ಗಲಿ ಇತ್ಕಾದಿ ಮರಗಳ ಸಮಿತ್ತು. [ಸಂ.) 
ಯಜ್ಞಾರಿ (ನಾ). ೧- ದಕ್ಷಯಜ್ಞದ ಶತ್ರು ; ವೀರಭದ್ರ. ೨. ಶಿವ. 
[ಸಂ.] 
ಯಜ್ಞಾಶ್ವ (ನಾ)- ='ಯಜ್ಞತುರಗ : ನಮ್ಮ ತಂದೆ . . - ಆ ಯಜ್ಞ 
ನಡೆಯಬಾರದೆಂಬ ದುರುದ್ದೇಶದಿಂದ ಯಜ್ಞಾಃ ಶ್ವೈವನ್ನು ಅಪಹರಿಸಿಬಿಟ್ಟನು 
[ಜಂ.] 
ು ಬಗೆಯ ಮರ ; ಪಲಾಶ: 
ಮುತ್ತುಗ. ಕಗ್ಗಲಿ” (ಓ೩ಂ- ೦೩೦)- [ಸಂ.] 
ಯಜ್ಞೀಯ (ಗು). ೧: ಯಜ್ಞಕ್ಕೆ ಸಂಬಂಧಿಸಿದ. ೨. ಯಜ್ಞ 
ಕೈಂದು ತಂದ: ಯಜ್ಞದಲ್ಲಿ ಬಲಿ ಕೊಡಬೇಕಾದ : ನಾನೂ 
'ಹಬ್ಬಕ್ಕೆ ತಂದ ಹರಕೆಯ ಕುರಿ'ಯೇನೂ ಅಲ್ಲ; ಯಜ್ಞೀಯ ಪಕುವೆ| 4 
ಸ 
(mse. ೩. ಯಜ್ಞಕ್ಕೆ ಯೋಗ್ಯವಾದ.- ಪವಿತ್ರವಾದ: 


[Cr 
ಯಜ್ಞಿಕ (ನಂ). ಒಂ 


40. 


೨೩). 


೭೫೦೬ 


ಯತಯಾತಪ್ರಾಢಿ 


(ನಾ) ೪. ಯಜ್ಞಕ್ಕೆ ಬೇಕಾದುದು ; ಅತ್ತಿ. ದರ್ಭೆ ಮೊದಲಾದ 


ವಸ್ತು : “ಯಜ್ಞೀಯಃ ಅತ್ತಿ, ದರ್ಭೆ” (೬40. ೧0). [ಸಂ] 
ಯಜ್ಞೇಶ್ವರ (ನಾ). ೧. ವಿಷ್ಣು : ಹರಿ. ೨. ಇಂದ್ರ. ೩. ಅಗ್ನಿ; 


ಯಜ್ಞೇಶ್ವ ರನು ಬಹುಭಯದಿಂದ ಮುಡಿದಿದ್ದ ಹೂವು ಕೂಡ ಬಾಡದೆ 
ಹಾಗೆ ಎನ್ನು ತಂದು ರಾಮನಿಗೆ ಒಪ್ಪಿಸಿದನು. (£430. 3%. 0೨) : 
ಯಜ್ಞೇಶ್ವರನ ಜ್ವಾಲಾಕಲಾಪಗಳು ಏಳೇಳುತ್ತಿವೆ (ತುಕಾಣ- ೦೦೪). [ಸಂ.) 
ಯಜ್ಞೋತ್ತಾರ (ನಾ). ಯಜ್ಞದ ಕಾರ್ಯ : “ದೈನ್ಯದಲ್ಲಿ ಯಜ್ಞೋ 
ತ್ತಾರದಲಿ ಕೋಪದಲಿ ಮನ್ಮುವೆಂದೆಂಬುದು” (ಕುೂಗಣ. ೧8-30) - ೫0.) 
ಯಜ್ಞೋಪಕರಣ (ನಾ). - ಜಂಜ್ಞದ್ರವ್ಯ : ನಿರತಿಶಯ ಯಜ್ಞೋಪ 
ಕರಣದ ಪರಿಪರಿಯ ಸಂಭಾರಚಯ ಗಚರಿಸಿದುದು ವರಗುರು ವಸಿಷ್ಠ 
ಮುನೀಂದ್ರನಾಜ್ಞೆಯಲಿ (ಕೂಯಾ. ೬-೮). [ಸಂ.] 
ಯಜ್ಞೋಪವೀತ (ನಾ). ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯವರ್ಗದ 
ಪುರುಷರು ಉಪನಯನದ ಸಮಯದಿಂದ ಎಡಭುಜದ ಮೇಲೆ 
ಮತ್ತು ಬಲಭುಜದ ಕೆಳಗೆ ಬರುವಂತೆ ಮಂತ್ರಪೂರ್ವಕವಾಗಿ 


ಧರಿಸುವ, ಮೂರು ಎಳೆಗಳಿಂದ ಕೂಡಿದ ಸೂತ್ರ ; ಜನಿವಾರ: 
ಅವರವರ ನೆಲೆಗಳೊ೪ ಬ್ರಹ್ಮಸೂತ್ರಾಭಿಧಾನ ಯಜ್ಞೋಪವೀತದಿಂ 
ಪವಿತ್ರಗಾತ್ರರ್ಮಾಡಿ (ಕಂತ್ರಿ: ೦೫-೦೦ ಈ); ವರಕಾಂಚನಮಯದ 


ಯಜ್ಞೋಪವೀತವನಿಳುಹಿದನು. ದ್ರೋಣ (ಕುವ್ಮಾರ್ರೋ- 6-09). [ಸಂ.] 
ಯಜ್ಯ (ಗು). ೧. ಪೂಜೆಗೆ ತಕ್ಕ; ಪೂಜ್ಯವಾದ- (ನಾ). ೨. 
ಯಜ್ಞ. ೩. ದೇವಪೂಜೆ ; “ಇಷ್ಟಂ, ಇಷ್ಬಿಃ . , - ಯಜ್ಯಂ, 
ಯಾಜ್ಯಂಈ ೧೦ ದೇವಪೂಜೆ” (9949, ೦೬೦). [ಸಂ.] 
ಯಜ್ಞ (ನಾ). ವೇದೋಕ್ತವಾದ ವಿಧಾನದಲ್ಲಿ ಯಜ್ಞ ಮಾಡುವವನು: 
ಯಜ್ಞಕರ್ತ : “ ಯಾಜಮಾನನಿಜ್ಶಾಗಮವ್ರತಿ ಯಜ್ವನಾ ದೀಕ್ಷಿತ 
ನೆನಿಕ್ಕು” (ಮಂಗರಾ- ೭೩-೦೪). [ಸಂ. ಯಜ್ಜನ*] 
ಯಡಾನಿಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: '`ಧಗಡೀಬಳ್ಳಿ . . - 
ಯಡಾನಿಬಳ್ಳಿ, ಸುಗದಿಬಳ್ಳಿ'` (ಸ್ಮತಿ, ೩೭); ಧಗಡಿಬಳ್ಳಿ ದುಸರಿಬಳ್ಳಿ, 
ಅಡಂಬುಬಳ್ಳಿ, ಯಡಾನಿಬಳ್ಳಿ (ಮತಿ, 3೬-೪3೪). [ಯಡಾನ್ಶಿ _. ಬಳ್ಳಿ] 
ಯಣ್‌ಸಂಧಿ (ನಾ). [ವ್ಯಾಕ] ಸಂಸ್ಕೃತದ ಸ್ವರಸಂಧಿಗಳಲ್ಲೊಂದು ; 
ಇ ಈ, ಉಊ. ಖ ಖೂಕ:ರಗಳಲ್ಲೊಂದರ ಮುಂದೆ ಆದಕ್ಕೆ ಸವರ್ಣ 
ವಲ್ಲದ ಸ್ವರವಿದ್ದರೆ ಇ ಈ ಕಾರಗಳಿಗೆ ಯಕಾರವೂ, ಉ ಊ ಕಾರಗಳಿಗೆ 
ಪಕಾರವೂ, ಯ ಖೂಕಾರಗಳಿಗೆ ರೇಫವೂ (ಇ ರ್‌) ಆದೇಶಮಗಿ ಬರು 
ತ್ತವೆ, ಇದಕ್ಕೆ ಯಣ್‌ಸಂಧಿಯೆಂದು ಹೆಸರು (ಮರ್ಯಮ- ೧೬). [ಸಂ.) 
ಯತ (ಗು). ೧: ಎತ್ತಿಹಿಡಿದ; ಮೇಲಕ್ಕೆ ಎತ್ತಿದ: (6). ೨. 
ಚಾಚಿದ; ನೀಡಿದ: (೪): ೩. ಹತೋಟಿಗೊಳಿಸಿದ ; ನಿಗ್ರಹಿಸಿದ. 
೪. ಸೀಮಿತವಾದ. ೫. ಸೌಮ್ಯವಾದ: "ಯತಯಾಶಪ್ರೌಢಿ ` 
ಪರಾ. (ನಾ). ೬. ಓಡುವಿಕೆ ; ಓಟ ; “ ಓಡುವುದು ಯತವೇಬುದು'" 
(ತರಯ. 4೭-೩೬). ೭. ಮಹಾವುತನು ಕಾಲಿನಿಂದ ತಿವಿದು ಆನೆಯನ್ನು 
ಚೋದಿಸುವಿಕೆ ; '`ಯತವಂಭಿಕರ್ಮ"' (6414: 66-0). [ಸಂ.] 
ಯತನ (ನಾ)- ಪ್ರಯತ್ನ; ಸಾಧನೆ: ಯತ್ನ, ಯತನ (ತರ್ಮಾನ. 0೪೭ 
ಶ್ರಯೋ); ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ ಹಿತಪರಿಜ್ಞಾ; ನ 
ಯತ್ನಾನುಭವ ಫಲಿತ ಸತತಯತ್ನದಿನಾತ್ಮಶಕ್ತಿ ಪರಿವರ್ಧಿಪುದು ಯತನ 
ಜೀವನಶಿಕ್ಷೆ (ನು. ೩೭) . [ಸಂ.] 
ಯತನಗೈ (ಕ್ರಿ). ಪ್ರಯತ್ನಮಾಡು: ಬ್ರಹ್ಮಾದಿಗಳ್‌ ಯತನೆಗೈಯಲು। 
ಲಭ್ಯವಹುದೆ. (ಕೃತ್ಯಗೋ. 3-೧೦೭). [ಯತನ -ಗೈ( ಎಕೆಯ್‌,)] 


ಯತಯಾತಪ್ರೌಢಿ (ನಾ). ಸೌಮ್ಯವಾದ ಅಂಕುಶಪ್ರಹಾರದಿಂದ 
(ಆನೆಯನ್ನು) ನಡೆಯಿಸುವ ಕೌಶಲ : ಯತಯಾತಪ್ರೌಢಿಯಿಂ ಮಿಂಚಿನ 


ಯತಾರಾಜಿ 


ಮೊಗವಡಮಂ ಬೀಸೆ ಕೂರೆಂಕುಶಂ ಪ್ರೇರಿತಮತ್ತೇಭಕ್ಕೆ - - - 
ಪುಣ್ಮಂ ಪುಣ್ಯಪುಂಜುಕರಮೆನಿಸಿದ  ಭೂತುಂದ್ರಿಯಂ 
(8ರಂಥ್ರ- ೩-೬3). [ಂ.] 

ಯತಾರಾಜಿ (ನಾ). ಆಕ್ಷೇಪ; ಆರೋಪ: ನಮ್ಮ ಮೇಲೆ ಚಾಡಿ ಹೇಳಿ 
ದವನ ಮೇಲೆ ಯತಾರಾಜಿ ಹಾಳಲಾದೀತು (ಉಾಜಕುರ್ರ- ೦೪೪). 

[+ ಅರ, ಹಿಂ. ಏತರಾಜ್‌] 

ಯತಿ (ನಾ). ೧- ಹತೋಟಿ ; ನಿಗ್ರಹ ; ನಿಯಮನ. ೨. ಇಂದ್ರಿಯ 
ನಿಗ್ರಹವನ್ನು ಮಾಡಿದವನು; ಮುನಿ; ಯೋಗಿ: ಕೈವಲ್ಯಲಕ್ಷ್ಮಿಯಂ 
ಯತಿ ಪಡೆದಂ (60: 00-08); ಯತಿಗಳ:ದಿರಿ ನೀವು ರೋಪಚ್ಕುತರಲೇ 
ಬಳಿಕೇನು (ಕುಪ್ಶಾಣ- ೬-೨0): ಯತಿಗೇಕೆ ಕೋಪ ದುರ್ಮತಿಗೇಕೆ ಪರತತ್ವ 
(167. ೪9): ಹ [ಛಂದ] ಪದ್ಮಗಳನ್ನು ಓದುವಾಗ ಅರ್ಥವು 
ಕೆಡದ ಹಾಗೆ ಕೊಂಚ ನಿಲ್ಲಬೇಕಾದ ನಿಯತಸ್ಮಾನ ; ಪದ್ಮದ ಪಾದ 
ಗಳಲ್ಲಿಯ ವಿರಾಮಸ್ಥಾನ ; ಉಸಿರ್ದಾಣ : ಯತಿಯೆಂಬುದುಸಿರ್ವ 
ತಾಣಂ ಕೃತಾಸ್ಪದಂ ವೃತ್ತಜುತಿ ಪದಪದ್ಧತಿಯೊಳ್‌ (100. 0-೩೦); 
ದೋಸಮನೆ  ಗುಣದವೋಲುದ್ಯಾಸಿಸಿ ಕನ್ನಡದೊಳೊಲ್ಲು ಪೂರ್ವಾ 
ಚಾರ್ಯರ್‌ ದೇಸಿಯನೆ ನಿಜಸಿ ಖಂಡಪ್ರಾಸಮನತಿಶಯಮಿದೆಂದು 
ಯತಿಯಂ ಮಿಕ್ಕರ್‌ (100: ೧-೬೫), 9. [ಸಂಗೀತೆ] "ತಾಳಕ್ಕೆ 
ಬರುವ ಅಂಗಗಳನ್ನೂ ಅವುಗಳ ನಿರ್ದಿಷ್ಟ ಓಟಕ್ರಮವನ್ನೂ ಸ್ವರ 
ಸಾಹಿತ್ಯಗಳು ಅನುಸರಿಸುವ ರೀತಿಗೆ ಯತಿ ಎಂದು ಹೆಸರು” 
(ತುಗೀತಂ- ೩೭) : ಕೃತಿಯ ಒಂದು ಪಾದ ಯಸವ ಅಕ್ಷರದಿಂದ ಪ್ರಾರಂಭಿ 
ಸುವುದೋ ಕೆಲವು ಅಕ್ಷರಕಾಲ ವಿರಾಮ ಬಂದು, ನಂತರ ಅದೇ ಪಾದದ 
ಉತ್ತರಾರ್ಧ ಅದೇ ಅಕ್ಷರದಿಂದ ಪ್ರಾರಂಭಿಸುತ್ತದೆ, ಇದಕ್ಕೂ ಯತಿ 
ಎಂದು ಹೆಸೆರೆ (ಹಕ: 63)- ೫- [ಗಣಿತ] ಏಳು.ಎಂಬ ಸಂಖ್ಯೆಯ 
ಸಂಕೇತ; (೪). ೬. (2): ಯತಿಯರಡರ ಪೋಲ್ವ ಸ್ಮೂಲವು ತೂಕ 
ತಂಡುಲಕೆ ಸರಿಯೆನಿಸರೆ: ಕ್ರಯವ ಪೇಳ್ವುದು ನಾಲ್ಕು ಮಾಡಿಯಂದು 
(6ಕ್ಕತಾ, ೪-0೭): [ಸಂ.] 

ಯತಿಗಣ (ನಾ). ೧. ಮುನಿಗಳ ಸಮೂಹ. ೨. [ಛಂದ] ಯತಿಸ್ಥಾನ 
ಮತ್ತು ಗಣ. ೧ , ೨: ಛಂದೋನಿಬಂಧನೆದಂತೆ ಯತಿಗಣಮುಂ. . . 
ಯಾಮ್ಯುದಿಶೆಯಂತೆ ಧರ್ಮಪ್ರಭಾವವಿಭೂವಿತಮುಮೆಯ ಮಹನೀಯ; 
'ಮಹಿಮೆಯಂ ತಳೆದು . . . ಇರ್ಪುದಾ ಪುರಂ (ಶೃತೃಶು. ೪-402). [ಸಂ.] 

ಯತಿಭಂಗ (ನಾ)- [ಛಂದ] ಯತಿಯು ಇಂತಹ ಕಡೆ ಇರಬೇಕೆಂಬ 
ನಿಯಮವನ್ನು ಮಾರುವುದು ; ಯತಿಯನ್ನು ಬಿಟ್ಟುಬಿಡುವುದು : 
ತಡತಡಿಸಿ ಯತಿಯನಿಂತಿರೆ ತೊಚರ್ಚಿ ಕೆಡೆ ಪೇಟಸ್ಥೊಡಕ್ಕುಮದು 
ಯತಿಭಂಗಂ (48೫. ೦-೬)... [ಸಂ.] 

ಯತಿಭ್ರಷ್ಟ (ನಾ). ಎ ಯತಿಭಂಗ : ಖಂಡಿತ ವ್ಯಸ್ತೆಸೆಂಬಂಧ. . . 
ಯತಿಭ್ರಷ್ಟ ದುಷ್ಟ ಆಸತ್ಕಿಫಯೆಂಬೆಂಟು ವಾಕ್ಕದೋಷಮಿಲ್ಲದೆ. (0೭೪. 


ವಿಶ್ರುತ 
ಮುಟ್ಟೆವಂದಂ 


050). [೫ಂ.] 
ಯತಿರಾಜ (ನಾ). ೧. ಮುನಿಗಳಲ್ಲಿ ಮಿಗಿಲಾದವನು : ಯತಿರಾಜ 
ಗಣಾಗ್ರಣಿ. . * ಜಿನಚಂದ್ರಮುನೀಂದ್ರಂ (೫ಂತಿತ. 6೨೬) ; ಯತಿ 


ರಾಜಾಸ್ಯಪಯೋಜದಿಂದೊಗೆವ ಭಾಸ್ವದ್ಧಿವ್ಯ ಮಂತ್ರಾವಳೀರುತಿಗಂ ದಕ್ಷಣ 
ದಿಂದೆ ಮಾರುತಸಖಂ ಪ್ರತ್ಯಕ್ಷಮಾಕಾರಮಾಂತು. . . ಸರ್ಪಿರ್ಮಯಾ 
ಹುತಿಯಂ ಕೈಕೊಳುತಿರ್ದಂ ' (ಕುತುನತಿ- ೪-040): ೨. ರಾಮಾನುಜಾ 
ಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಮುಂತಾದವರ ಗೌರವ 
ಸೂಚಕವಾದ ಹೆಸರು : ಶೇಷನೀ ಧರೆಯೊಳಗುದಿಸಿ ಮಾನುಷ ದಿವ್ಮ 
ವೇಷದಿಂ ಯತಿರಾಜನೆನಿಸಿ (ಕೃತ್ಯಗೋ: ೦೨೪) ; ಯತಿರಂಜಾ ... 
ಬೃಂದಾವನದಲ್ಲಿ ನೀನಿದ್ಧು, ಭಕ್ತಜನರ ಸಕಲ ಕೋರಿಕೆಗಳನ್ನು ಸಲ್ಲಿಸಿ 


೭೫೦೭ 


3 


460 


ಟಿ 


ಯತ್ನಂಗೆಯ್‌ 


ಕೀರ್ತಿವಂತನಾಗು (ಕರಂ, ೩8):  [ಸೆಂ. ಯಶಿರಾಜನ್‌] 

ಯತಿಭಂಗ : ಗಮಕಸಮಾಸದಿಂ ಅಬಕುಳಕ್ಷಳದಿಂ 

ನದಲ್ಲಿ ಕನ್ನಡಂ (ಕರರ. ನ: 493), [ಸಂ.] 

ಯತುನ, ಜತನ, ಜತ್ತ, ಜತ್ತನ (ನಾ): ೧. ಎಯತನ : ಕಡುಯತುನ 
ದಿನಲ್ಲಿ ತಾಪಸರ್‌ . ಸಂತಪಿವರ್‌ (ಸನಂರ. ೦-0). ಜತನ: ೧. 
ಕ್ರಕಚ-ಕರಗಸ, ಯತ್ನ_ ಜತನ (ಕನುಠ, 38೪ ಶ್ರಯೋ) ; ಬಲ್ಭಗೆಯೊಳ್‌ 
ಜತನದಿಂ ಬಿಸ್ನೆಯೊಳ್‌ ಪಜ್ಜಿಯಿಡುತಿರ್ದಂ (ಉರುತ-31-೩)- ವಿ. ಎಚ್ಚರಿಕೆ; 
ಜೋಪಾನ; ಜೋಕೆ : ಇಳೆಯನೀರಡಿ ಮಾಡಿದ ಪಾದ ಜತನ ಬಾಂಬೊಳೆ 
ಯು ಪರಿಸಿದಂಭ್ರ ಜತನೆ (ನೋಹತ. ೮೪-೦) ; ಸುರತ್ರಯದ ಕೋಂಟೆ 
ಗಾವಲ ಪಟುಭಟರ್ಜತನವೆಂದು ನೇಮಿಸಿ ತಾರಕಾಕ್ಷನರಮನೆ ಪೊಕ್ಕನಾಕ್ಷಣ 
ದೊಳು (ಕೂತು: ೪೨-೪) ; ಎಣಿಕೆ ಬೇಡಿದಕಿನ್ನು ವೀರ ವೃಷಕೇತು ಫಲು 
ಗುಣರ ದೇಹಂಗಳತಿ ಜತನವೆಂದಾಪ್ತರ್ಗೆ ರಣದ ಸುಯ್ದಾಃ ನಮಂ ಪೇಳ್ಪು 
ಬರಾ. 3೪-3): ಜತ್ತೆ : ೧. ಮೊತ್ತಮೊದಲಿಗನುಮಪ್ಪೊನೊರ್ವಂ 
ತನ್ನ ಜತ್ತಮ[ಮಿ]ಲ್ಲದೊಲ್ಹೋಪಳ ವೃತ್ತಕಮನಿಂತೆಂದಂ (೫೪. 6-0೪). 
ಪಿ. ನಿತ್ಯಭಕ್ತಿಯಿಲ್ಲದವನು ಹತ್ತಿಲಿ ಪದಾರ್ಥವೆಲ್ಲ ಜತ್ತಾಗಿರಿಸಿಕೊಂಡು 
ಸುತ್ತ ಸಮರ್ಪಣೆಯೆಂದು ಇತ್ತು ನಲಿದಾಡಿದರೆ ಉತ್ತಮ ಶ್ಲೋಕನು ಒಪ್ಪ 
(ನೋಕ್ಸರೀ- 000-8). ಜತ್ತನ : ೨. ಎಡವಿ ಕಂಡ್ಕಾ ಸ್ವಾಮಿ ಜತ್ತನ 
ಕಲ್ಲುಯಿಕೊ ಯೆನುತ ಕಿಡಗು ಕುಣಿಯದೆ ಯೆಚ್ಚರೆಂದೇ (೫ ಶಸಿಂ. ೨೦-2೭); 

ಜತನ ಮಾಡು ಇ ಭದ್ರಪಡಿಸು ; ಜೋಕೆಯಾಗಿರಿಸು ; ಸಾಂಣ ಸಹ 

ಯಿಕಿ ತೂಬನೂ ಜತನ ಮಾಡಿ (ಬೊಂಕಕಾ- ೦೯೩೪, ಫುಂಗತೂರು. ೦೫೬-6; 
1419) ; ಅಮಾನಿ ದವಸವನ್ನು ಜತನೆ ಮಾಡಿ ಲಾಭ. ಬರುವಂತೆ ವಿಕ್ರಯ . 
ಸುವುದೆ (ಮಜಾತಂ- 11: ೫6); ಹಸ್ತಪತ್ರಗಳನ್ನು ಕಲೆ ಹಾಕಿ ಬಂಗಾರ 
ದಂತೆ ಜತನ ಮಾಡುತ್ತಾನೆ (ಗಳಕ- ೩೩)-[-ಆ ಸಂ. ಯತ್ನ ./ಪ್ರಾ. ಜತ್ತ] 

ಯತ್ನಿಂಚಿತ್ತು (ನಾ). ಅಪ್ಪಿಷ್ಟು ; ತೀರ ಸ್ವಲ್ಪವಾದುದು. 
[p ಸಂಸ್ಕೃತದಲ್ಲಿ ಇದು "ಯತ್ತ"; `ಕಿಂಚಿತ್‌' ಎಂದು ಎರಡು ಭಿನ್ನಪದಗಳು] 

ಯತ್ನ (ನಾ): ೧: ಪ್ರಯತ್ನ ; ಎತ್ತುಗಡೆ ; ಸಾಧನೆ: ಮರಳಿ ಯತ್ನವ 
ಮಾಡು , .: ತೊರೆಯದಿರು ಬೊದಲು ಕೈಗೂಡದಿರಲು (ಕುತ್ರ. ೩); ಯತ್ನ 
ಪ್ರತಿಯತ್ನಗಳು ಒಂದಕ್ಕೊಂದು ಸಮನಾಗಿ ಮತ್ತು ವಿರುದ್ಧವಾಗಿ ಇರುವುವು 
(9330. ೬೪). ೨. ಕಷ್ಟ; ಶ್ರವನ : ನುಡಿವಳು ಯತ್ನದೆ ನಡೆವಳು 
ಯತ್ನದೆ ಗರ್ಭಭರಾಲಸೆ (ಇಂತಾ, ೦6-೨6), ೩. [ಕಾವ್ಯಮಾ] 
ನಾಯಕನ ಕಾರ್ಯದೃಷ್ಟಿಯಿಂದ ನಾಟಕದ ವಸ್ತುವಿನಲ್ಲಿರುವ 
ಆರಂಭ, ಯತ್ನ, ಪ್ರಾಪ್ತ್ಯಾಶೆ, ನಿಯತಾಪ್ತಿ ಮತ್ತು ಫಲಾಗಮ 
ಎಂಬ ಐದು ಸ್ಥಿತಿಗಳಲ್ಲೊಂದು : ಯತ್ನ-ಅಡ್ಡಿ ಬರಲು, ಅದನ್ನು 
ನಿವಾರಣೆ ಮಾಡಿಕೊಂಡು ಕಾರ್ಯಸಾಧನೆಗಾಗಿ ಅವರು ಮಾಡುವ ಪ್ರಯತ್ನ 
(sot ೪. ವೇಗ ; ಶೀಘ್ರತೆ; (6): ೫. ಸಹಾಯ ; 
«" ಉಪಕಾರ. ಶೀಘ್ರದೊಸಾದಿತ ಬುದ್ಧಿಯುಜ್ಜುಗದೊ ಳೊಪ್ಪುವದಾವಗ 
ಯತ್ನವಾಚಕಂ (ವಾರ. ೪). ೬. ಎಚ್ಚರಿಕೆ; ಜಾಗ್ರತ ; 
*ಯತ್ನಂಗೆಯ್‌' ಪರಾ. 

ಯತ್ನ ಮಾಡು ಎ. ಪ್ರಯತ್ನಿಸು : ಕೈಲಾದ ಮಟ್ಟಿಗೆ ನಿಮ್ಮ ಸಿಟ್ಟು 

ನುಂಗುವುದಕ್ಕೆ ಯಾವಾಗಲೂ ಯತ್ನಮಾಡಿರಿ (ಮುಂಡ. ೪-0); 
ಭಗೀರಥ ಯತ್ನಮಾಡಿ ಭಾಗೀರಥಿ ತಂದ, ನಗರದವ ಯತ್ನ ಮಾಡಿ ನಗ 
ಕಳಕೊಂಡೆ (ಗಾರೆ)- [ಸಂ.]. 

ಯತ್ನಂಗೆಯ್‌ (ಕ್ರಿ). ಎಚ್ಚರಿಕೆ ವಹಿಸು ; ಜಾಗ್ರತೆಯಿಂದಿರು : 
ಯತ್ನಂಗೆಯ್ಯದ ಮುನಿಪರ ಪತ್ನಿಯರುಂ ಕಾಮಕೃತಕ[ರಾ]ದರಯತ್ನಂ 


0). 


[ಾ೫೨-ಕರಮಕೃತಕಕಂದರಯತ್ನಂ] ಯತ್ನಂಗೆಯ್ಯದ ವನಿತಪತ್ನಮುಮಾ 
ಕಾಮಕೃತದೆ ಕೇಡೊದವಿಸುಗುಂ (ಶುರಕಿ: 0-೭೦). [ಯತ್ನ 4 ಕೆಯ್‌,] 


ಯತ್ನಶೀಲ ೭೫೦೮ 
Kt 


ಯತ್ನಶೀಲ (ನಾ). ಶ್ರಮಿಸುವ ಸ್ವಭಾವದವನ ಶೇಳಿಗುತ್ತುಕನಾದ೦ (ಪುಉಮಾ. ೧೬ 60)- [ಸಂ.] 

ಯಥಾಖ್ಯಾತಚಾರಿತ್ರ (ನಾ). ೧: [ಜೈನ] ಏಳು ಬಗೆಯ ಸಂಯಮ 
ಗಳಲ್ಲಿ ಒಂದು; ಎಲ್ಲ ಮೋಹನೀಯಕರ್ಮಗಳನ್ನು ಕಳೆದು 
ಕೊಂಡು ಆತ್ಮನು ಸ್ವಾಭಾವಿಕ ಅವಸ್ಥೆಯನ್ನು ಪಡೆದುಕೊಳ್ಳುವಿಕೆ ; 
ವೀತರಾಗಭಾವ : ನಿರವಶೇಷ ಮೋಹೋಪರಮೋಪ್ಯೂತ್ತ ಯಥಾ 
ಖ್ಯಾತಚಾರಿತ್ರಸಂಪೆನ್ನನಂತವರ್ಮಹೂರ್ತದಿಂ ಸ್ವಸ್ಥಾನಸ್ಥಿ ತನಾಗಿ (ಕಂಠ. 
ಗ ೯ ಸಾಮಯಿಕಚ್ಛೇದೋಪ ಸ್ಮ ಪನಾಪರಿಹಾರವಿಶುದ್ಧಿ ಸೂಕ್ಷ್ಮ 
ಸಾಂಪರಾಯ ಯಧಾಖ್ಯಾತಚಾರಿತ್ರು, ದೇಶ ಸಂಯಮ ಅಸಂಯಮ 
ವಿಕಲ್ಪದಿಂ ಸಂಯಮಂ ಸಪ್ತವಿಧಂ (1 ಕ್ರ ೦೭). ೨. ಸಮ್ಮಕ್ಟಾರಿತ್ರದ 
ಐದು. ಭೇದಗಳಲ್ಲಿ ಒಂದು: ಸಾಮಾಯ: 'ಚ್ಛೀದೋಪಸ್ಮಾ. ಪನಾ 
ಪರಿಹಾರಶುದ್ಧಿ ಸೂಕ್ಷ್ಮಸಾಂಪರಾಯ ಯಥಾ; ತಚಾರಿತ್ರ ಭೇನದಿಂ 
ಪಂಚವಿಧಮೆಂದು ಹೇಯೋಪಾದೇಯ ತತ್ತ ಕ್ವಮನಟ್‌ಪಿ (ಕಂಪು. ೦೦-೬೦ ನ). 

[ಸಂ.] 

ಯಥಾಗತಿ (ಅ). ಸಂಪ್ರದಾಯದಂತೆ ; ಯಥಾಪ್ರಕಾರವಾಗಿ : 
ಮೊದಲಿನಂತೆ. [ ಸಂ.] 

ಯಥಾಗಮ (ಅ). ಆಗಮದಲ್ಲಿ ಹೇಳಿರುವಂತೆ ; ಸಂಪ್ರದಾಯಕ್ಕೆ 


ಸ್ವಭಾವದವನು : ಅಜ: 


ದಲ್ಲಿಯೂ ತುಂಬ ಯತ್ನಶ್ಶೀಲನಾಗಿದ್ದುಕೊಂಡು ದ್ರೋಣನಿಗೆ ಪ್ರೀತಿ 
ಪಾತ್ರನಾದನು (ವತಕಾ- ೧೪)- [ಸಂ,] 

ಯತ್ನಿಸು, ಯತ್ನೈಸು (ಕ್ರಿ). ಸಾಧನೆ ಮಾಡು ; ಪ್ರಯತ್ನ ಮಾಡು ; 
ಸಾಧಿಸು : ಪಿರಿದುಂ ನೀನೊಲವಿಂದೆ ಯತ್ನಿಸಿದೊದಂ ಕಾದಂಬರೀದೇವಿಯಾ 
ಚರಣೋಪಾಸನಸೌಖ್ಯಮಾದೊಡೆನಗಾದತ್ತಿಲ್ಲಮಾ ಪುಟ್ಟಿ ಶ್ಬಿನೊಳ್‌ (ರಂಉ- 
me); ಈ ಪ್ರಶ್ನೆಯನ್ನು ಅಗಸನ ಮೇಲೆ ಎಸೆದು ಅವನನ್ನು ಅಪ್ರತಿಭ 
ಗೊಳಿಸಲು ನಾನು ಯತ್ನಿಸಿದ್ದೇನೆ (ರೇಕಕ್ಕೆ- ೩೪)- ಯತ್ನ್ನೈಸು : ಬಿಜ್ಜಳನು 
೨ ಅವನನ್ನು: ಹಿಡಿಯಬೇಕೆಂದು . ಯತ್ನ್ನೈಸಿದನು. (ಕರಾಗ. 9೨) ; 
ಆಕಾಂಕ್ಷೆಯು ನಿಮ್ಮ ಮನಸ್ಸಿನಲ್ಲಿ ಮೆಲ್ಲಮೆಲ್ಲಗೆ ಬೆಳೆಯುವಂತೆ ಯತ್ನ ಒಸಿದೆವು 
(ಮುಂರಿಯಿ- ೬-೪). [ಯತ್ನ + ದಾ ಇಸು) 

ಯತ್ನೀಕರಿಸು (ಕ್ರಿ). ಇ ಯತ್ನಿಸು: ಅವರಷ್ಟೂ ಅರಿಸಿನವಸ್ವ್ರವಂ ಧರಿಸಿ 
ಅಗ್ನಿಗೆ ಬೀಳುವುದಕ್ಕೆ ಯತ್ನೀಕರಿಸಿ ಇರುವುದ ಕಂಡು . . . ನನಗೇನೂ 
ಸೊಗಸದೆ ವೃಥಾ ಬಂಧೆ (ಸ. ೩೬) : ಪುಣ್ಯಕೋಟಿ ಎಂಬ ಪಶುವನು 
ತಾನು ಶಿಂದೇನೆಂದು ಹುಲಿಯ . . , ಅಡ್ಡಗಟ್ಟಿ ತಿನ್ನ ಯತ್ನೀಕರಿಸಿತು 


(ಗೋಹಾಡು, 0೨-36). [ಯತ್ನೇಕರಣ್ಯ | - ಇಸ್ಕು] ಅನುಸಾರವಾಗಿ; ಶಾಸ್ತ್ರೋಕ್ತವಾಗಿ ; ಅಂತಾ ಯತಿತಿಲಕಂ ಭೀತಿಯೊಳ* 
ಯತೆ ್ಲಿಸು ಸ ಯತ್ನಿಸು ' ನೋ. ಪ್ರಾಯೋಪಗಮನಂಗೆಯ್ಯ್ವು! ದುಂ ಯಥಾಗಮಾರ್ಥದ್ರವ್ಯಂಗಳನನುಕ್ರಮ 


ಯತ್ವ (ನಾ). -ಯಕಾರ : ಆದಂತ ಪ್ರತ್ಯತಿಗಳ್ಗಿಸು ಪ್ರತ್ಯಯಮಿಂತಿದಿರಾಗೆ 

ಯತ್ವಮನುಕೃತಿಪದಕಂ ಮುಂದನುಕೃತಿಸ್ವರಂ ನಿಲೆ ಯತ್ವ್ವಂ (ಕಮದ. ೩೪)- 
[ಸಂ.) 

ಯಥಾಕಾಮಿ (ಗು). ೧. ಮನಸ್ಸಿಗೆ ಬಂದಂತೆ ನಡೆಯುವ ; ಸ್ಟೈರ 
ವರ್ತನೆಯುಳ್ಳ-(ನಾ). ೨. ಮನಸ್ಸಿಗೆ ಬಂದಂತೆ ವರ್ತಿಸುವವನು ; 
ಸ್ವೈರಂಚಾರಿ ; “ಯಧುಕಾಮಿ. ಸ್ವರುಚಿಃ ಸ್ವಚ್ಛಂದಃ, ನಿರವಗ್ರಹಃ 
—ಈ ೪ ತನ್ನಿಚೈಕುಬಂ" (ತಂಯು- ೬೨-೨೨೪): . [ಸಂ. ಯಥಾಕಾಮಿನ್‌] 

ಯಥಾಕಾಲ (ನಾ). ಸೂಕ್ತವಾದ ಸಮಯ ; ತಕ್ಕ ಸಮಯ: 
ಯಥಾಕಾಲಾನುಭವನ ತಪೋನಿಮಿತ್ತಮಾಗಿ ಸವಿಪಾಕಾವಿಪಾಕರೂಪದಿಂ 
ಪೂರ್ವಾರ್ಜಿತಕರ್ಮನಿರ್ಜರಣಂ ನಿರ್ಜರೆಯೆಂಬುದು (60ಫೆ: 0೦-೬೬ ಐ) ; 
ಅತ್ತೆ ಸೊಸೆಯರು ಕಾಡಿಗೆ ಹೋಗಿ ತಪೋನಿರತರಾಗಿದ್ದು ಯಥಾಕಾಲದಲ್ಲಿ 
ದೇಹವನ್ನು ಬಿಟ್ಟರು (5899. ೦೬)- [ಸಂ.] 

ಯಥಾಕ್ರಮ, (ನಾ).-'೧. ಸರಿಯಾದ ರೀತಿ; ಯೋಗ್ಯವಾದ ಕ್ರಮ: 
ಭೋರ್ಗರೆಯುತ್ತಿರ್ದವನೇಕ . , , ಘಂಟಾರುತಿಗಳ್‌ ಯಥಾಕ್ರಮದಿಂ 
(ತ್ನ: 00-08). ವಿ. ಯಥಾಸಂಖ್ಯಾಲಂಕಾರ ; ತರದಿಂ 
ದೊಂದಿರೆ ನಿರ್ದೇಶಸ್ಥಿ ತಿಯಿಂದು ಪೇಟ್ಜುದು ಯಥಾಕ್ರಮಂ (ಉಾತ್ಮಾನ, 
uct). [ ಇಯಥಾಕ್ರಮ್ಮ ] 

ಯಥಾಕ್ರಮ್ಮ (ಅ). ಸರಿಯಾಗಿ; ಯೋಗ್ಯವಾಗಿ : ನಾನಾ ಜನಪದಂಗಳೂ 
ಯಥಾಕೃಮೋಕ್ತಕ್ರಮದಿಂ ವಿಹಾರಿಸುತ್ತಂ (ಸುಕುಮಾ, ೪-3 2)... [ಸಂ.) 

ಯಥಾಖ್ಯಾತ (ಗು). ೧. ಮೊದಲು ತಿಳಿಸಿದಂತಿರುವ ; ಪೂರ್ವದಲ್ಲಿ 
ತಿಳಿಸಿದ ಮೇರೆಗೆ ಇರುವ. ೨. [ಜೈನ] ಎಲ್ಲ ಮೋಹನೀಯ 
ಕರ್ಮಗಳ ಉಪಶಮ ಅಥವಾ ಕ್ಷಯದಿಂದ ಆತ್ಮನು ತನ್ನ ಮೊದಲಿನ 
ಸ್ವಾಭಾವಿಕ ಅವಸ್ಥೆಯನ್ನು ಹೊಂದಿರುವ ಸ್ಥಿತಿಯ: ಅವಸ್ಥೆಯ ಗ 
ಯಥಾಖ್ಯಾತಚಾರಿತ್ರ' ಪರಾ. [ p ಸಂಸ್ಕೃತದಲ್ಲಿ ಇದು ಅವ್ಯಯ] 

ಯಥಾಖ್ಯಾತಚರಿತ (ನಾ). [ಜೈನ] ಆಗಮಗಳಲ್ಲಿ ಹೇಳಿದ ಅನುಷ್ಠಾನ 
ದಂತೆ ಕಷಾಯಗಳನ್ನೆಲ್ಲ. ಕಳೆದುಕೊಂಡು ಆತ್ಮನ ಸ್ವಾಭಾವಿಕ 
ಸ್ವರೂಪವನ್ನು ಹೊಂದಿದವನು ; ಪರಿಪೂರ್ಣಮೆನಿಸೆ ಗುಣಪರಿಕರಂ 
ಛಥಾಖ್ಯಾತಚರಿತನಾಗಿ “ಜನಂ ನಿಕ್ಷಿರಮಾಕಚಗ್ರಹಸ್ತನಪರಿರ;ಭಾರಂಭ 


ದಿಂದಜೀವಾಜ್ಞಾ ನಿಚಯಮುಮಂ ೬ ೬.೬ ಬೇಲ್‌ವೇಟ್‌ ಹೃದ್ಧತಂಮಾಡಿ 
ಧರ್ಮಧ್ಯಾನಮಯನಾದಂ (ಣು. ೯-೦೦6 ನ): [<ಸಂ. ಯಥಾಗಮಂ] 

ಯಥಾಜಾತ (ನಾ). ಹುಟ್ಟಿದಾಗ ಇದ್ದಂತೆಯೇ ಇರುವವನು ; 
ಬುದ್ಧಿಯಲ್ಲಿ : ಬೆಳವಣಿಗೆಯಿಲ್ಲದವನು ; ' ಮೂರ್ಜ ; “ಅಜ್ಞ್ಯಃ, 
ಮೂಢಃ, ಯಥಾಜಾತಃ. ಮೂರ ವೈಧೇಯಃ. ಬಾಲಿತಾಃ _ ೬ 
ತಿಳುವಳಿಕೆಯಿಲ್ಲದವನ ಹೆಸರುಗಳು” (hoes uu) [Xo] 

ಯಥಾತಥ (ಗು). ೧. ಸತ್ಯವಾದ : ಸರಿಯಾದ. (ನಾ). ೨. ಸತ್ಯ 
ವಾದುದು ; ದಿಟ; ಯಥಾರ್ಥಂ, : ಯಥಾತಥಂ ೨ ಸತ್ಯವು, 
ದಿಟ (1098 9೬೬) [ಸಂ. 

ಯಥಾತ್ಮಿಕ (ಗು).. ಸ್ವಾಭಾವಿಕವಾದ ; ಸಹಜವಾದ : ಸಾಮಾನ್ಯ 
ಸ್ಕ್ರೀವೇಷ'ಗಳು ಯಥಾತ್ಮಿಕಉಡುಗೆಯಲ್ಲಿ ರಂಗಸ್ಥಳದಲ್ಲಿ ಆದಾಗಲೇ 
ಮೆರೆದಾಡತೊಡಗಿದ್ದುವು (ಯಂ: ೨೩)- [ ಎ ಸಂ. ಯಾಧುತ್ಮಿಕ ] 

ಯಥಾಪ್ರಕಾರ (ಅ): ಎಂದಿನಂತೆ ; ಮೊದಲಿನಂತಿ': ಅಕ್ಕಮಹಾ 
ದೇವಿಯನ್ನು ಕುರಿತ ಗ್ರಂಥಗಳಲ್ಲಿ ' ಯಥಾಪ್ರಕಾರ ಹರಿಹರನ ಗ್ರಂಥವೇ 
ಮೊದಲನೆಯದು (ಕೂನ್ಕಳು. 66), [೩0.7 

ಯಥಾಪ್ರತಿ . (ನಾ). ಮೂಲಪ್ರತಿಗೆ ಅನುಸಾರವಾದ ಪ್ರತಿ; 
ಸರಿಯಾದ ನಕಲು. [p ಸಂಸ್ಕೃತದಲ್ಲಿ ಇದು ಅವ್ಯಯ] 

ಯಥಾಪ್ರಯೋಗ (ನಾ): ೧- ಪ್ರಯೋಗಕ್ಕೆ ಅನುಸಾರವಾದುದು : 
ದ್ವಿತ್ವಂ ಬೆರಸಿದ. ಚತ್ವಂ ಖತ್ವಂ ಯಥಾಪ್ರಯೋಗೆದನಕ್ಕುಂ (ಕರರ. ೨೬೨). 
೨. ಸಂಪ್ರದಾಯ: ರೂಢಿ: (೪). 

[ £ ಸಂಸ್ಕೃತದಲ್ಲಿ "ಯಥಾಪ್ರಯೋಗಂ' ಎಂಬುದು ಅವ್ಯಯ ] 
4|ಯಥಾಭೂತ : (ನಾ). ನಡೆದ ಘಟನೆಗಳಿಗೆ' ಅನುಸಾರವಾದುದು; 
ಯಥಾರ್ಥವಾದುದು ; ಸ್ಥಿತಿ ;. : ಸತ್ಯ ; ಸಮಾಹಿತನಾದವನು 
ಯಥಾಭೂತವನ್ನು ತಿಳಿಯುವನು (ಬುದ್ಯಕ- ಬಂಂರ- ೩೦); ಇದನ್ನು 
ಯಥಾಭೂತವಾಗಿ ತಿಳಿದಾಗ ನಿರ್ವಾಣವು ಪರಮಸುಖವು (ಕಾರರ- ೨೦೦) . 

[ £ ಸಂಸ್ಕೃತದಲ್ಲಿ ಇದು ಅವ್ಯಯ ] 
«ಯಥಾಮತಿ (ಅ). ಬುದ್ಧಿಗೆ ನಲುಕುವಷ್ಟು ಮಟ್ಟಿಗೆ; ತಿಳಿಯುವುದಕ್ಕೆ 
ಎಷ್ಟು ಸಾಧ್ಯವೊ ಅಷ್ಟ ರವರೆಗೆ: ; ವೇದಗಳು ಕೂಡ ಯಥಾಶುತಿ 


ಯಥಾಯಥ 


ಅನುಮಾನ ಮಾಡಿ ಆತನನ್ನು ಕುರಿತು ಪ್ರಶಿಪಾದಿಸುವವು. (ತು: ೩3). 
[ಸಂ.] 

ಯಥಾಯಥ (ನಾ). ೧. ಸ್ವಾಭಾವಿಕವಾದುದು ; ಸಹಜವಾದುದು ; 

ನೈಸರ್ಗಿಕವಾದುದು : . ಪ್ರಾಣವಾಯುವಿನ ನೈಸರ್ಗಕಗತಿಯನ್ನು 

ಯಥಾಯಥವಾಗಿ ನಡೆಯಲು ಬಿಡದೆ. ನಿರುದ್ಧಮಾಡಿ. ವ್ಯವಸ್ಥಿ ತರೂಪದಲ್ಲಿ 


ವಿನಿಮಯ ಮಾಡುವುದು ಪ್ರುಣಾಯಾಮದ ಅರ್ಥವು (ಆರ್ಥುರ. ೬೪); | 


ಯಾವ ಕಲೆಯೇ ಆಗಲಿ ಪ್ರಕೃತಿಯ ಯಥಾಯಥವಾದ ಅನುಕರಣವಲ್ಲ 
(866- ೫. ೨೩೬೬): ೨. ಯೋಗ್ಯಸ್ಥಿ ತಿಯನ್ನು ಹೊಂದಿದವನು: ತಕ್ಕ 
ಅವಸ್ಥೆಗೆ ಮುಟ್ಟಿದವನು : ಮಾತಾಪಿತೃಗಳೂ. , .ಆಶ್ರಿತ ಪರಿಚಿತರೂ 
ಎಲ್ಲರೂ ಯಥಾಯಥರಾಗುವರು (ಆರ್ಥುರ- 4೪). | ವ ಯಥಾಯಥಂ ] 
ಯಥಾಯಥಂ (ಅ). ೧. ಸರಿಯಾದ ರೀತಿಯಲ್ಲಿ: ಸಮರ್ಪಕವಾಗಿ: 
೨. ಆಯಾ ವಸ್ತು ಅಥವಾ ವ್ಯಕ್ತಿ :' ತನಗೆ ಯೋಗ್ಯವಾದ ಸ್ಥಾನ 
ದಲ್ಲಿರುವಂತೆ ; ವ್ಯವಸ್ಥಿತವಾಗಿ. ೩. ಕ್ರಮಕ್ರಮವಾಗಿ: 
ಒಂದೊಂದಾಗಿ. ೪. ಅಸ್ತ: 'ಸ್ತವಾಗಿ ; ಯದ್ವಾತದ್ವಾ : ಆ: 
ಭಂಡಮಂಡಲಿಯೊಳ್‌ ಕೆಲರೋಡಿಯುಂ ಕೆಲರತರೊಳ್‌ ಕೂಡಿಯುಂ 
ಇಂತೆಲ್ಲಂ ಯಥುಯಥಮಾಗೆ (ತುತತಂ. ೨೯-೦). [ಸಂ.] 
ಯಥಾಯೋಗ್ಯ (ಗು)- ೧: ಯೋಗ್ಯತೆಗೆ ಸರಿಯಾದ; ಸಮರ್ಪಕವಾದ. 
ಪಿ. ಸತ್ಯವಾದ : ಯಥಾರ್ಥವಾದ ; ಸಿಕ್ಕಿರುವ ಯಥಾಯೋಗ್ಯ 
ಸಂಗತಿಗಳು ಇಲ್ಲೇ ಬರೆದಿದ್ದೇವೆ (ಹುಂಬನ್ಗಾ. ೬ ಶ್ರಸ್ತಾನರಿ)-. [ಸಂ.) 
ಯಥಾರೀತಿ (ಅ). ಸಂಪ್ರದಾಯದಂತೆ ; ವಾಡಿಕೆಯ ಮೇರೆಗೆ ; 
ಪದ್ಧತಿಯ ಪ್ರಕಾರವಾಗಿ: ಆಮೇಲೆ ಯಥಾರೀತಿ ಇಒ ಸಿರೊ 
ಚಹಾಪಂನಕ್ಕಾರಂಭಿಸಿದರು (6ಕ್ಕತಂ- 3). [ಸಂ.] 
ಯಥಾರೂಪ (ಗು). ೧. ರೂಪಕ್ಕೆ ಅನುಸಾರವಾದ,-ಅನುಗುಣವಾದ- 
ವ... ಯೋಗ್ಯವಾದ; ಠಕ್ಕ; ಸರಿಯಾದ: ಇದಿರ್ವಂದು 
ಯಥಾರೂಪಪ ತಿಪತಿ,ಯಿಂದಮರಪರಿಷನ್ಮಧ ಮೊಳಮಶೀಂದ ನನಿಜಾಸಿ 
(ಕಾಫಿ. ೭-೩೦ ನ), [ಐ ಸಂಸ್ಕೃತದಲ್ಲಿ "ಯಥಾರೂಪಂ' ಎಂಬುದು ಅವ್ಯಯ] 
ಯಥಾರ್ಥ (ಗು)- ೧. ಸತ್ಯವಾದ ; ವಸ್ತುಸ್ಥಿತಿಗೆ ಅನುಸಾರವಾದ; 
ದಿಟವಾದ. (ನಾ): ೨. ಸತ್ಯ; ನಿಜಸ್ಥಿತಿ: ಒಳ್ಳೆಯ ಫಲ! 
ಪ್ರಾಪ್ತವಾಗುವ ಹಾಗಿದ್ದರೆ ಆಗ ಅಪ್ರ ಥಾರ್ಥವನ್ನೂ 
ದ ಅಯಥಾರ್ಥವನ್ನೂ ನುಡಿಯಬಹುದು (ಅರರ. ೩೨); 
ವಸ್ತು ಹೇಗಿದೆಯೋ ಹಾಗೆಯೇ ತಿಳಿಸುವ ಜ್ಞಾನ ಯಥಾರ್ಥ (ಕಾತಕ್ಕ- ೪); 
ಸಾಂಖ್ಯರು ಸರ್ವಜ್ಞಾನವನ್ನು ಸತ್ಯ, ಯಥಾರ್ಥ' ಎನ್ನುತ್ತಾರೆ (100-0). 
೩. ಅನ್ವರ್ಥಕವಾದುದು ; ಅನುಗುಣವಾದುದು : ಅನ್ನದಾನಿ ಎಂಬ 
ಹೆಸರು ಅವರಿಗೆ ಯಥಾರ್ಥಷವಾಗಿದೆ. ಅವರೆ ಅನ್ನದುನ ನಿರಂತರವಾಗಿ 
ನಡೆಯುತ್ತಿದೆ (ಊಂ). [ಸಂ.] 
ಯಥಾರ್ಥಂ (ಅ), ಯೋಗ್ಯವಾಗಿ; ಸರಿಯಾಗಿ ; ತಕ್ಕ ರೀತಿಯಲ್ಲಿ: 


ಜಯ ಜೀವಾಧಿಷ ನಂದನಂದ ಸುಚಿರಂ ವರ್ಧಸ್ವ ವರ್ಧಸ್ವಯೆಂದು 
ಯಥಾರ್ಥಂ ಸ್ತುತಿಗೆಯ್ನು (೫ಂತಿಪು.- ೧೦-೧೦). [ಸಂ.] 


ಯಥಾರ್ಥಕಂ (ಅ). ಅದೇ ಅರ್ಥದಲ್ಲಿ ; ಸಮಾನಾರ್ಥಕವಾಗಿ : 
“ಪ್ಲವಂಗಮಶಬು ನಾಲೀಜಂಘಾಖ್ಕೆಯೊಳಂ ಶಾಲೂರದೊಳಂ ಯಥಾರ್ಥಕಂ 


ವರ್ತಿಸುಗುಂ”: (ತತ್ತುಕೋ- 0೩೦-೭೬). [i] 
ಯಥಾರ್ಥಜ್ಞ (ನಾ) ಸತ್ಯವನ್ನು ತಿಳಿದವನು : ಪ್ರಿಯಮಪ್ರಿಯ 
ಮೆಂಬೆರಡಆ ` ವಿಯೋಗ ಸಂಯೋಗವೆಂಬಿವೆಲ್ಲ ಜನಕ್ಕಾರೆಯೆ'ಸಾಧಾರಣ 


ಯಥಾರ್ಥಜ್ಞರ* ಬಿಸುಟ್ಟರಬಲೊಸಗೆಗಳಂ. (ತಂದ್ರಫು- ೫-೩3): 
ಓಂ. 
ಯಥಾರ್ಥಜ್ಞಾನ (ನಾ): ವಸ್ತುಸ್ಥಿತಿಯ ಸರಿಯಾದ ತಿಳಿವಳಿಕೆ : 


೭೫೦೯ 


ಯಥಾವಿಧಿ 


ಸತ್ಯದ ಅರಿವು ; ಪರಬ್ರಹ್ಮನ ಯಥಾರ್ಥಜ್ಞಾಃ ನವು ಲಭಿಸಿದೊಡನೆಯೆ. .. 
ಸತ್ಯವನ್ನೂ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೇನೆ (ಖುಕ್ಕಾರ, 360); ಯಥಾರ್ಥ 
ಜ್ಞಾ: ನ :-ವಸ್ತುವು ಇರುವ ರೀತಿಯಲ್ಲಿ ಅದನ್ನು ಗ್ರಹಿಸುವ ಜ್ಞಾ; ನೆ. 
ಇದಕ್ಕೆ ಪ್ರಮಾ, ಪ್ರಮಾಣಜ್ಞಾನ ಮುಂತಾದುವು ಪರ್ಯಾಯಗಳು 
[ON [ಸಂ.] 

ಯಥಾರ್ಥತ್ವ (ನಾ). ೧. ನಿಜ; ಸತ್ಯ- ೨. ಯೋಗ್ಯವಾಗಿರುವಿಕೆ ; 
ಸಮರ್ಪಕತೆ ; ಸರಿಯಾಗಿರುವಿಕೆ. [ಸಂ.] 

ಯಥಾರ್ಥವರ್ಣ (ನಾ). ೧. ನಿಜವಾದ ಬಣ್ಣವುಳ್ಳುದು : (0). ೨. 
ಬೇಹುಗಾರ : * ಯಥುರ್ಥವರ್ಣಃ, ಮಂತ್ರಜ್ಞಃ: ಸ್ಪಶಃ, ಹೇರಿಕಃ -. 
ಈ ೪ ಹೆರಿಗಂ ” (ಸರಯು. ೭೦-೨೬೦). [೫ಂ.) 

ಯಥಾರ್ಥವಾದಿ (ನಾ). ದಿಟವನ್ನು ನುಡಿಯುವವನು 

ಆದರೆ. ಯಥಾರ್ಥವಾದಿ. 


; ಸತ್ಯವಾದಿ: 
ಈ ಮಂತ್ರಿಯು 
ಕಳ್ಳತನವನ್ನು ಮಾಡಿ ಸುಳ್ಳು ಹೇಳುತ್ತಾನೆ (೧0. ೪, 0 

[ಸಂ. ಯಥಾರ್ಥವಾದಿನ್‌] 
ಯಥಾರ್ಥಾನುಭವ (ನಾ). ವಸ್ತುಸ್ಥಿತಿಯ ಸರಿಯಾದ ತಿಳಿವು: 
ಸತ್ಯವಾದ ಅನುಭವ: ಅನುಭವದಲ್ಲಿ ಎರಡು ವಿಧ : ಯಥಾರ್ಥಾನುಭದ, 
ರ್ಥಾನುಭವ ಏಂದು. ಮೊದಡಲನೆಯದಕ್ಕೆ ಪ್ರಮೆ ಎಂದೂ 
ಎರಡನೆಯದಕ್ಕೆ ಭ್ರಮೆ ಎಂದೂ ಹೆಸರು (ಹಎಸಾ. ೦೩೨). [ಸಂ.] 
ಯಥಾರ್ಥಾನುವೃತ್ತಿ (ನಾ). ಈ ಮೊದಲು ಹೇಳಿದ ಕ್ರಮಕ್ಕೆ ಅನು 
ಗುಣವಾದುದು : ಸಮವೆಂಬುದು ಬಂಧದೊಳವಿಷಮಂ ಮೃದುಸ್ಸುಟ 
ವಿಮಿಶ್ರವಿನ್ಕಾಸಪದಕ್ರಮದಿಂ ಮೂಜು ತೆಜಂ ಬಂಧಮಂಂ ಯಥಾರ್ಥಾನು 
ವೃತ್ತಿಯಿಂ ಪರ್ತಿಸುಗುಂ (ಕಾಪ್ಯಾನ: 300). [ಸಂ.] 
ಯಥಾರ್ಹ (ಗು)- ಯೋಗ್ಯತೆಗೆ ಸರಿಯಾದ ; ಯಥಾಯೋಗ್ಯವಾದ : 
ನಂದ ಪ್ರಜಾಪತಿಮಹಿ:ಪಾಲನಂ ಜ್ವಳನಜಟಿಮಹಾರಂಜಂ ಯಥುರ್ಹ 


ಪ್ರತಿಪತ್ತಿಯಿಂ ಕಂಡು (ಕಾಂತಿಥು. ೫-೩೭ ನ, [ಸಂ.] 
'ಯಥಾರ್ಹವರ್ಣ (ನಾ). ಇ ಯಥಾರ್ಥವರ್ಣ ೨ : “ ಯಥಾರ್ಹ 
ವರ್ಣಃ - . . ಗೂಢಪುರುಷಃ- ೭ ಬಾತಮಾದಾರನ ಹೆಸರುಗಳು ; 


ಗೂಢಚಾರನು-ವೇಷಧಾರಿಯಾಗಿ ಕಪಟದಿಂದ ತನ್ನನ್ನು ತಿಳಿಯಪಡಿಸದೆ. 
ಹೊಂಚಿ ವಿಷಯವನ್ನು ತಿಳಿದು ತಂದರಿಕೆ ದಕಾಡುವ ದೂತನು " (ಸಿರ್ಯಾಂಕಿ- 
೨46): ಕ [ಸಂ] 

ಯಥಾವಕಾಶ (ಅ). ಸಂದರ್ಭಾನುಸಾರವಾಗಿ; ಸಮಯಾನುಸಾರವಾಗಿ; 
ಕಾಲಾವಕಾಶ ದೊರೆತಾಗ ; ಪೃಥ್ವಿ, ಅಪ್‌, ತೇಜ, ವಾಯು, ಅಕಾಶ- 
ಐದರಾವರಣದಲಿ ತೋರಣವ ಕಟ್ಟಿ ತೂಗಿರಲು ಮಾನವ : ಯಥಾವಕಾಶ 
(20-೦೩-೨೬). [ಸಂ.] 

ಯಥಾವತ್ತು (ಆ). ೧. ಸರಿಯಾಗಿ ; ನಿಷ್ಕೃಷ್ಟವಾಗಿ. ೨. ರೂಢಿ 
ಯಂತೆ ; ಯಥಾಪ್ರಕಾರ. ೩. ಯೋಗ್ಯವಾಗಿ ; ತಕ್ಕಂತೆ. 

ಯಥಾವತ್ತಾಗಿ ಎ ರೂಢಿಯಂತೆ: ಯಥಾವತ್ತಾಗಿ ಶಾಸ್ತ್ರಿಗಳು 
ಉಪಹಾರಕ್ಕೆ ಕೂಡುವ ಮೊದಲು ಚೆನ್ನಾಗಿ ಒಂದು ಸೆರೆ ಉಪ್ಪಿಟ್ಟು ತಂದು 
ಹೊರಗಡೆ ಇರುವ ನಾರಾಯಣನಿಗೆ ಹಾಕಿದರು (ರಂಪ. ೨೩). ಯಥಾ 
ವತ್ತಾದ ಇ. ವೆಸ್ತುಸ್ಥಿಶಿಗೆ ಸರಿಯಾದ: ಸುದ್ದಿಗಾರನು ಕಲ್ಪನೆಗೆ 
ಕ್ರಯಿಕದೆ ಘಟನೆಗಳ ಯಥಾವತ್ತಾದ ಚಿತ್ರವನ್ನು ಕೊಡತಕ್ಕುದು (640). 
[ಸಂ. ಯಥಾವತ್‌] 

ಯಥಾವಿಧಿ. (ನ್ಯಾ). ನಿಯಮಾನುಸಾರವಾದುದು ; ಕ್ರಮಾನುಗತ 
ವಾದುದು : ಕ್ಷಯವೃದ್ಧಿಸ್ಥಾನವಿಧಿತ್ರಯಂಗಳೊಳ್‌ ಕ್ಷಯಮನಹಿತರೊಳ್‌ 
ಶೇಷವಿಧಿದ್ದಯಮಂ 'ತನ್ನೊಳ* ವಿಆ್‌ಸುವುದು ಯಥಾವಿಧಿಯಿಂದ 


ದಯಮುಂ ಜಯಮುಂ (ಕಾಂತಿಪು. ೨-೪೪); ಮೊದಲು ಪ್ರಾಣದೇ 


ಯಥಾಶಕ್ತಿ 


ಸಾಕ್ಷಾತ್ಯರಿಸಿಕೊಂಡು- ಆತನಪ್ಪಣೆಯಿಂದ ಪಂಚಕವನ್ನು ಕಂಡು ಅವರನ್ನು 


ಯಥಾವಿಧಿಯಾಗಿ . , , ಅರ್ಚಿಸಿದರು (ಮುಠಾಂ- 3೬೬). 
[p ಸಂಸ್ಕೃತದಲ್ಲಿ ಇದು ಅವ್ಯಯ] 
ಯಥಾಶಕ್ತಿ (ನಾ). ಸಾಧ್ಯವಾದಷ್ಟು ; ಎಷ್ಟನ್ನು ಮಾಡಬಹುದೊ 
ಅಷ್ಟು : ಸಾಮರ್ಥ ವಿರುವಷು ಅರ್ಹತ್‌ಪ್ರತಿಮೆಗಳೆ ನಿಆಸಿ 
ಯಥಾಶಕ್ತಿಸ್ನಪನಪೂಜಾಪುರಸ್ಸರು . . . ಅರ್ಚಿಸಿ (ಅರಿಪು- ೦೩-0೬ ನ) ; 
ಜಂಗಮಾರಾಧನೆಗಳಂ ಭಯಭಕ್ತಿಯಲಿ ಮಾಡೆನೆ ಯಥಾಶಕ್ತಿಯಲಿ 


(0೫3. ೪3-0೪); ಯಥಾಶಕ್ತಿಯರಿತು ಮಿತವಾಗಿ 
ಮಾಡುವಂಥಾವನೇ ಬುದ್ಧಿವಂತನು (ಸನ್ನೆ. 30). 
[p ಸಂಸ್ಥ ತದಲ್ಲಿ ಇದು ಅದ್ಯಯ] 
ಯಥಾಸಂಖ್ಯ (ಗು). ೧. ಅನುಕ್ರಮವಾದ : ಸಂಖ್ಯೂನುಗತವಾದ. 
(ನಾ): ೨. = ಯಥಾಸಲಯಾ ಲಂಕಾಶ : ಕ್ರಮದೊಳ್‌ 
ವಸ್ತುಗಳ್ಳೆಯದೇ ಕ್ರಮದೊಳನ್ವಯವಮಂ ಪೇಟಯದು ಯಥಾ 
ಮೆನಿಪುದು (954: 4). [xo.] 
ಯಥಾಸಂಖ್ಯಾಲಂಕಾರ (ನಾ). [ಕುಷ್ಯಮಾ] .ಸಂಖ್ಯಾಕ್ರಮವನ್ನು 
ಅನುಸರಿಸಿರುವ ಅನ್ವಯಕ್ರಮವ ಆಲುಕಾರ ; ಎರಡು ವಿಚಾರಗಳ 
ಪರಸ್ಪರ ಅನ್ವಯದಲ್ಲಿ ಮೊದಲನೆಯ ವಿಚಾರದ ನ 
ಎರಡನೆಯ ವಿಚಾರದ ಸಂಖ್ಯೆಗೆ ಹೊಂದಿಸಿರುವ ಅ: 
ದಿಂದಲಿ ಹೇಳುವಂತಹ ಆರ್ಥಕ್ಕೆ ಕ್ರಮದಿಂದನ್ವಯವ 
ಯಥಾಸುಖ್ಯಾಲಂಕಾರವೆ:. (ಕುಂ. ೪-0 ಟೀಕು) ; 
ಕ್ರಮವನ್ನು ಅನುಸರಿಸಿರುವ ಕ್ರಮವೇ ಯಥಾಸಂಖ್ಯಾಲಂಕಾರ. ಉದಾ:-- 
ಕಳಕಂಠಂಗಳ ಬಗ್ಗಣೆ ಗಿಳಿಗಳ ಚಪ್ಪರಣೆಯಳಿಗಳಿಂಚರಮೆಸೆಗುಂ 
ತಳಿರ್ಗಳ್‌ ತನಿವಣ್ಗಳ್‌ ಸುಮಕುಳಂಗಳಡಿಕಿಲ:ದ ಚೂತಶುಖಾಂತರದೊಳ್‌ 


. ಭೋಜನ 


ಸಂಖ್ಯಾ 


(ಕೈರಿಂಿ- 364). [ಸಂ.] 
ಯಥಾಸಂಖ್ಯೆ (ನಾ). ನಿಥಾಸಂಖ್ಯಾಲಂಕಾರ : ಕಮದಿಂದಲಿ 
ಯುಕ್ಪಾರ್ಥಕೆ ಕ್ರಮದಿಂದಲಿದು 


ವಿಲ್ಲದೆ ಶತ್ರುಮಿತ್ರಮುಃಖವು ಪರಾಕ್ರಮದಿಂ ಗೆಲು ರಂಜಸು 

(ಕು50, ¢¢-0)- [ಸಂ, ಯಥಾಸಂಖ್ಯ] 
ಯಥಾಸಂಭವ (ನಾ). ೧. ಒದಗಿ ಬಂದುದು ; ಸಂದರ್ಭಾನುಸಾರ 
ವಾಗಿ ಬಂದುದು: ತ್ರಜಲವೆಂದಿದು ವರಾಸನಮೈದ: 
ಕೈಕೊಂಬುದು. ಯಥಾಸಂಭವದಲೆಂದನು ಧರ್ಮನಂದನನು (ಕುವ್ಮಾಂ. 
೪-90). ೨. ಸಂದರ್ಭಕ್ಕೆ ಹೊಂದಿಕೊಂಡುದು ; ಆಯಾ ಪರಿಸ್ಥಿತಿಗೆ 
ಯೋಗ್ಯವಾದುದು : ಈ ಪೇಲ್ತಿ ವಿಭಕ್ತಿಗಳ್‌ ಯಥಾಸಂಭವದಿನೆಂತಾ 
ದೊಡಂ ಪಲ್ಲಟಿಪುವು (ಕವಿದ, 048 ವೃತ್ತಿ), 


ಇದನು ಕಾಂಬ 


(೫9084. ೪0೦೧). [ಸಂ.) 
ಯಥಾಸ್ಕಿತ (ಗು)- ೦. ಯಥಾರ್ಥವಾದ ; 
ವಾದ. ಪ. ಸಂದರ್ಭಾನುಸಾರವಾದ ; 
ಯೋಗ್ಯವಾದ". ೩, ಮೊದಲಿದ್ದ: 
ವಾದ: (9). (ಸಂ.] 
ಯಥಾಸ್ಥಿತಿ (ನಂ). ಮೊದಲು ಇದ್ದ ಸ್ಥಿತಿ; ಪೂರ್ವದಲ್ಲಿದ್ದ ಅವಸ್ಥೆ ಸ್ಥ 
ಮಹಲಿಂಗಯ್ಯನಿಗೆ ಮತ್ತೆ ಯಥಾಸ್ಥಿತಿಗೆ ಪ್ರಸಂಗ ಬಂದು ನಿಂತಿದ್ದಕ್ಕೆ ಏನೂ 
ತೋಚದಾಯಿತು (ಮಖೆ. 3೬)... (ಐ ಸಂಸ್ಕೃತದಲ್ಲಿ ಇದು ಅವ್ಯಯ 
ಯಥೇಚ್ಛ (ನಾ)-.೧. ಮನ್ನುಗೆ ಬಂದಷ್ಟು : ಬೇಕಾದಷ್ಟು ; ಇಚ್ಛಿ 


೪ 


೭೫೧೦ 


ಸಿದಷ್ಟು. ೨. ಎಪುಲವಾದು: ಅಧಿಕ ಪ್ರಮಾಣ: ದ್ರುಪದ 
ನಿಗೆ ಯಥೇಚ್ಛವಾಗಿ ಸಣ ಕೊಟ್ಟು ಅವನೂ ಅವನ ಮಕ್ಕಳೂ ಮಂತ್ರಿ 
ಗಳೂ ಯ)ಧಿಖ್ಯ! ಕೈಬಿಡುವಂತೆ ಮಾಡಬಹುದು (630. ಟಿ); 


ಎಳೆಯ ಮಕ್ಕಳ ಆಟಪಾಟಗಳನ್ನು ನೋಡ 
ಕ ಯಥೇಚ್ಛಮಾಗಿರುತ್ತದೆ (ಶಿಕ್ಕರ ೬೩೪). 


ಚಂಡಕಶಿಕನು , , , 


೬ ಸೌಲಭ್ಯ ಶಿಕ್ಷಕರಿಗೆ 
೩. ತನ್ನ ಇಚ್ಛೆ. ಅಪೇಕ್ಷಿ: 
ಮಾಧ್ಯಾಹ್ನಿಕವನ್ನು ಮಾಡಬೇಕೆಂದು ಯಥೇಚ್ಛವಾಗಿ 
ಹೋದನು (ಕಾಸ, ೩0). [ಸಂ.] 


ಯಥೇಚ್ಛೆ (ನಾ)- ಯೋಗ್ಯವಾದ ಅಪೇಕ್ಷೆ. [ಸಂ. ಯಥೇಚ್ಛ] 


ಯಥೇಪ್ಲಿತ (ಗು)- ೧. ಅಪೇಕ್ಷಿಸಿದ ರೀತಿಯಲ್ಲಿರುವ: ಇಚಾನು 
10) ಗುಣವಾದ ; ನಿರೀಕ್ಷೆಗೆ ಸರಿಯಾದ. ೨ ಹೇರಳವಾದ : ಅಧಿಕ 
ವಾದ: ಪಿಂದೆಯಾತುಗೆ ಬಸುರು ಕೂಳನಿಕ್ಕಿದುದಿಲ್ಲ. , , 
ಇಂದೀತಂಗೆ ಯಥ್ಯೇಪ್ಲಿ: ನರಿ (ಉಪನ: 0). [ಸಂ,] 


ಗೆ ೭ ದುದು; ಸ್ಟೇಟೆ ; ಸ್ವೈರ 


೨. 


ದೆ 1050- 01; ಸೌದರ್ಯ 
- ಶಬ್ದಸಾಮಗ್ರಿಯೂ ಪಾಕಸಂಧಾನಗಳೂ ಯಥೇಷ್ಟವಾಗಿ 
[ಸಂ.) 


5೨೪). 


ಪೃವಿದ್ದ ರೀತಿಯಲ್ಲಿ; 
ನಿಥೇಷ್ಟಮು ಬದೆಡೆಗಳೊಳಂ 


ಪೂರ್ವೋಕ್ತವಾದ : 
ಯಥಾವಿಧಿಯಾದ : ಸೂಕ್ಷ್ಮಸಾ ಸ್ವನ ಕ್ಷಪಕಂ ಯಥೋಕ್ತ 
ಪರಿಣಯುದ್ಧ ಸೂಕ್ಷ್ಮಲೋಭಮಂ ನೆಜಯ ಪಅ'ಜ೭ಸಿ (ಸುಳುನೂ 6-43 ರ), 
(ನಾ): ೨. ಹೇಳಿದಷ್ಟು : ಹೇಳಿರುವಷ್ಟು ; ಉಕ್ತವಾಗಿರುವಷ್ಟು : 
ಗ್ರಹಮೇಟುಂ ಜನನೋದಯಗೃಹಮುಂ ಬಲಯುಕ್ತಮೆನೆ ಪರಸ್ಪರ 
ಹೀಡಾರಹಿತ ಸ್ವಗ್ಮಹಸ್ಥಂ ಸದೆ ಹಮೆನೆ ೭ 5ವಾಯುವಂ ಯಥೋಕ್ತಂ 
ಕುಡು: -0)- [ಜಂ.] 
ಯಥೋಚಿತ (ಗು). ಯೋಗ್ಯವಾದ : ಅನುಗುಣವಾದ : ಅರಸು 
೬. ೬ ಸಪರಿಎ; ಸು ಬಂದರ್ಚಿಸಿ ಯಥೋಚಿತ ಸ್ಕ್ಥಾನದೊಳಿರ್ದಂ 


(ಶತ್ನಾರಾ- 48-20) ; ಯಥೋಚಿತ ಸೇಭಾವನೆಯಿಂ ರಾಜನ್ಯಕಮೆಂ 
ಬಿ:ಡಿಂಗೆ ವಿಸರ್ಜಿಸಿ (ಕಾಂತಿಫು. ೦೧-೪೩ ನ), 
3s ಯಥೋಚಿತವಾಗಿ ಯೋಗ್ಯವಾಗಿ ಸ ತಕ್ಕಂತೆ : ಇಂದ್ರನು ಬ್ರಹ್ಮ 


ದೇವನಿಗೆ ಯಥೋ: 


(zm. 1» cats). 


ಗಿ ಸಮರ್ಚನವನ್ನು ಒಪ್ಪಿಸಿ, . . ಹೊರಟನು 
[ಸಂ.] 


ಯಥೋದಿತ (ನಾ). ದಡ್ಡ: ತಿಳಿಗೇಡಿ ; ನ ವೈಧೇಯಃ 
ಯಥೋದಿತಃ. ಮೂಢಃ ಮಾತ್ಮರಾಸಿತಃ- ಈ ೧೧ ಆಜ್‌ಯ 
46) ದವಂ" (ಅಂಡು. 3೬-60) [ಸಂ.] 


ಯಥೋದ್ಧತ (ಗು). ೧. ಹುಟ್ಟಿದಾಗ ಇದ್ದ ಹಾಗೆಯೇ ಇರುವ; 
ತಿಳಿವಳಿಕೆ ಇಲ್ಲದ (ನಾ). ೨. ದಡ್ಡ ; ಅಜ್ಜ; ಮೂರ್ಹ ; 
“ಬಾಲಿಶನಜ್ಞಂ ಮೂರ್ಯಂ ಬಾಲಂ ಮೂಢಂ ಜಡಂ ಯಥೋದ್ಗತ 
ನೆನೆಯಂ” (ಪಸ್ಪುಕೋ- ೯-೭). [ಸಂ.] 

45 ಯಥೊೋದ್ದಿಪ್ಟ (ಗು) ಯಾವುದನ್ನು ಸೂಚಿಸಿ ಅಥವಾ ತೋರಿಸಿ 

ಕೊಡಲಾಯಿತೋ ಅಂತಹ : ನಿರ್ದೇಶಿಸಲ್ಪಟ್ಟ : ಗಗನಚರಾಧೀಶನಂ 


ಯಥೋಪದಿಷ್ಟ 


ಯತಿ ಪರಸಿ ಯಥೋದ್ಧಿಷ್ಟವಿಷ್ಟರದೊಳ್‌ ಕುಳ್ಳಿರ್ದು (ಉಂಕಿತ್ರೆ- ೨-೨೦ ಐ). 
[ಸಂ.] 

ಯಥೋಪದಿಷ್ಟ (ಗು). ಇ ಯಥೋದ್ಧಿಷ್ಟ ; 
ಲಲಾಟಪಟ್ಟನೆಜಗಿ ಪೊಡವಟ್ಟು ಯಥೋಪದಿಷ್ಟುಸನದೊಳ ಕುಳ್ಳಿರ್ದು 
(ಉತ್ರ. 3-೩೦ ಐ). [ಸಂ.] 

ಯದು (ನಾ): ೧- ಯಯಾತಿ ಮತ್ತು ದೇವಯಾನಿಯರ ಹಿರಿಯ 
ಮಗನೂ ಕೃಷ್ಣನ ವಂಶದ: ಪೂರ್ವಜನೂ ಆದ ಒಬ್ಬ ದೊರೆ 
೨. ಯದುವಂಶದಲ್ಲಿ ಹುಟ್ಟಿದವನು; ಯಾದವ: ಯದು 
ನುಶಕ್ಷಮಪುತ್ರನು ಪಡೆವೆಂ (40. ೯-೦೬); ಯದುಗಳು ಗೋವಳರು ದನ 
ಗಾರರೆಂಬ ಬಗ್ಗೆ ಭಿನ್ನಾಭಿಪ್ರಾಯವೇ ಇಲ್ಲ (ಕರ್ಶಾಶೂ. ೪3). ೩. 
ಯಮುನಾ ನದಿಯ ಪಶ್ಚಿಮಲ್ಲಿದ್ದ ಒಂದು ದೇಶ; ಯಾದವರ 
ದೇಶ. [ಸಂ.] 

ಯದುಕುಲ, ಯದುಕುಳ (ನಾ). ೧. ಯದುವಿನ ವಂಶ ; ಯಾದವ 
ವಂಶ :  ಯದುಕುಲಜಲನಧಿಯೊಳ್‌ ಪುಟ್ಟಿದೆಯಮರ್ನುಂ ನಂಜು 
ಮೊಡನೆ ಪುಟ್ಟುವಸೊ;ಲ (ಗಣಪ. ೭-3). ೨. ಯದುವಂಶದವರು; 
ಯಾದವರು: ಯ.ಮಕುಲ ದುರ್ಜಯನಪ್ಪಂತದೊಂದು ವರಮಂ ತ್ರಿಣೇತ್ರ 
ರೂಪದೆ ತಾನಿತ್ತುದನಜದು (8. €-90) ; ಯದುಕುಲಸಹಿತ ದೇವ 
ಮುಕುಂದ ಬಿಜಯ ಂಗೈದು ಹೊಕ್ಕನು ದ್ವಾರಕಾಪುರವ (ಕುನ್ಮಾಣ- ೦-೦೪): 
೩. ಮೈಸೂರಿನ ಅಂಸರ ವಂಶ ; ಯದುಕುಲವ ಕಾಯುವಾ ಶಕ್ತಿಗಳ 
ದಿವ್ಕಪ್ರಸಾದವ,ಕ್ಕೆ (ಹೊಗಳು: ಯದುಕುಳ : ೪. ಹೊಯ್ಸಳ 
ವಂಶ : ಯದುಕುಳೆಕುಳಾದ್ರಿಶಿಖರ ದೊಳುದಿಯಿಸಿದಂ . , . ವಿನಯಾದಿತ್ಯ 
(ಎಳ. ೪. ಕೆನ್ನಾ. ೦%೯-9; 2134), [ಸಂ.) 

ಯದುಕುಲಕಾಂಭೋಜಿ (ನಾ). [ಸಂಗೀತ] ಒಂದು ಮೇಳ ರಾಗದ 
ಹೆಸರು : ಯದುಕುಲ ಕಾಂಭೋಜಿ :- ಈ ರಾಗದ ನಿಜನಾಮ *ಎರುಕಲ 
ಕಾಂಭೋಪಿ : ಎರುಕಲ ಚುತಿಯ ಅಂಬಿಗರ ದೋಣಿ ಹಾಡುಗಳ ಧಾಟಿ 
ಯಿಂದ ಈ ರಾಗ ರೂಪುಗೊಂಡಿತೆಂದು ತಿಳಿದುಬಂದಿದೆ (ಸೂಗೀತಂ- 048) - 

[ಸಂ. ಯದುಕುಲಕಾಂಭೋಜೀ] 

ಯದುಕುಲನಂದನ (ನಂ). ಯಾದವ ವಂಶಕ್ಕೆ ಸಂತೋಷವನ್ನುಂಟು 
ಮಾಡುವವನು ; ಕೃಷ್ಣ £ ಯಾದವ ನ್ಯ; ಬಾ ಯದುಕುಲನಂದನ 
ಮಾಧವ ಮಧುಸೂದನ ನೀ ಬಾರೊ (ಶ್ರರಂರ- ೦-೦೩ ಶಣ್ಣಂ), [ಸ] 

ಯದುಕುಳ ' ಯದುಕುಲ ' ನೋ. 

ಯದುಕುಳತಿಳಕ (ನಾ). ೧. ಯಾದವ ವಂಶಕ್ಕೆ ಭೂಷಣಪ್ರಾಯ 
ನಾದವನು. ೨. ಹೊಯ್ಸಳವಂಶದಲ್ಲಿ ಶ್ರೇಷ್ಠನಾದವನು : 
ಯದುಕುಳತಿಳಕಂ ವೀರ ವಿಷ್ಣು 


ಶು (ಎಕ. ೪, ಕೆನ್ನಣ. ೧೪೯-೦೦; 
1124)- [ಸಂ. ಯದುಕುಲತಿಲಕ] 
ಯದುವಂಶ (ನಾ). ೧.-ಯದುಕುಲ ೧ : 


ಯದುವಂಶಶ್ರೀಲಲಾಮಂ. 


ರಿಪ್ಪಗಿರಿಕುಳಿ: - ಅರಮನೆ: ತೋರಣಾದ್ಯುದ್ವಶೋಭಾಸ್ಟದಮಂ 
ಪೊಕ್ಕಂ ನೃಪೇಂದ್ರಂ (ಶೇಬುಪು- ೭-3೦೫) ಸಲದಲ್ಲಿ ಹುಟ್ಟಿ 
ದವನು ; ಕೃಷ್ಣ: ಪಗೆಗೆ ವಧಮಂ  ಯದುಮಶಂ [ಣಕಾ. ಶೈಲ] 


ಪೆಅತುಪಾಯಬಂ ಚಿಂತಿಸಿದಂ (೫6೦. ೯-10). ೩. ಮೈಸೂರಿನ ಅರಸರ 

ವಂಶ: ಯದುವಂಶಂ ಪಿರಿದ: - ಮಹೀಶೂರಾಣ್ಮರೀ ಚತ್ರಮಂ 

ಪದಪಿಂ ಪಾಲಿಪ ಕಾಲಿಮಾಗಳೊದವಿತ್ತ್ರ (8ಕವ- ೩-೦೨6): [ಸಂ.] 
ಯದೃಚ್ಛೆ (ನಾ). ೧. ತನ್ನ ಅಪೇಕ್ಷಾನುಸಾರವಾಗಿ ನಡೆದುಕೊಳ್ಳುವಿಕೆ; 
೯ನೆ : ಸ್ವಚ್ಛಂದ ವರ್ತನೆ : "'ಸ್ವಚ್ಛಂದ ನಿರ್ನಿಮಿತ್ತಂ 
ಚೈೈಯದು ತನ್ನಿಚ್ಛೆ”(ಮುಂಗಣ- ೩-೩೦) ೨. ಆಕಸ್ಮಿಕ: ಅನಿರೀಕ್ಷಿತ 
ವಾದ ಘಟನೆ ; ''ತಾಂ ನಿಹೇತುಕಮಕ್ಕುಂ ಯದೃಜ 


ಕ್ಲ (ಪಸ್ತುಕೋ- 


೭೫೧೧ 


ಯಮ 


008-3೬1; ಯೆದೈಚ್ಛಾ ಲಾಭದಿಂದ ಸ 
ತನ್ನ ವಿದ್ಯೆಯಿಂದ ಧನಸಂಗ್ರಹವಾದೀ ಎಂದು ದಾರಿ ಕಾಯ 
ತೊಡಗಿದೆ (೭80-೬೯); ಆ ವಿಶ್ವರೂಪಸಂದರ್ಶನದಿ ಹೊಂದಿಹುವು ಜೀವ 
ನಿರ್ಜವಗಳು, ಕ್ರಮ ಯದೃಚ್ಛೆಗಳು (ಹಕುಕ. ೩೨೨). ೩. [ವ್ಯಾಕ] 
ನಿರ್ದಿಷ್ಟವಾದ ಅರ್ಥವಾಗಲಿ, ನಿಪ್ಪತ್ತಿಯಾಗಲಿ ಇಲ್ಲದೆ ನಾಮಪದ: 
[ON [ಸಂ. ಯದೃಚ್ಛಾ] 
ಯದೃವಿಷ್ಯ (ನಾ). ದೈವದಲ್ಲಿ ಇದ್ದಂತಾಗಲಿ ಎಂದು ನಂಬುವವನು ; 
ದೈವವಾದಿ: ''ಯದೃವಿಷ್ಯಃ- ದೈವಪರಃ_ಈ ೨ ದೈವಂಬೊಳೌಸಿರ್ಪವಂ'' 
[ಸಂ.] 


(ತರದು. ೬೨-೨೨೨). 


19 | ಯದ್ಯಪಿ (ಅ)- ಆದರೂ ಕೂಡ ; ಆದಾಗ್ಯೂ : ನಾನು ನಾಸ್ತಿಕನೆಂದೇ 


ಇಟ್ಟುಕೊಳ್ಳಿ. ಯದ್ಯಪಿ ತಂದೆ ತಾಯಿಗಳ ಮೇಲೆ ನನಗೆ ಭಕ್ಷಿಯಿದೆ (640): 
[p ಸಂಸ್ಕೃತದಲ್ಲಿ ಇದು "ಯದಿ", `ಅಪಿ' ಎಂದು ಎರಡು ಭಿನ್ನಪದಗಳು] 

ಯದ್ವಾತದ್ವಾ (ಅ). ಅವ್ಯವಸ್ಥಿತವಾಗಿ ; ಸಿಕ್ಕಾಪಟ್ಟೆ; ಯಾವ 
ಒಂದು ಕ್ರಮವೂ ಇಲ್ಲದೆ: ಹೀಗೆ ಯದ್ವುತದ್ವಾ ಗಂಹುವುದು ನಿನ್ನ 
ಸ್ವಭಾವವೇ ಆಗಿದೆ: (ಅಕ್ರಮ. 60) ; ಈಚೆಗಂತೂ ಉಕ್ಕಿನ ಕಂಬಿಗಳ 
ಬೆಲೆಯೂ ಯದ್ವಾತದ್ವಾ ೬ರಿಹೋಗಿದೆ (ಕತಾ) - [p ಸಂಸ್ಕೃತದಲ್ಲಿ 
ಇದು "ಯದ್‌ ವಾ', “ತದ್‌ ವಾ” ಎಂಬ ಎರಡು ಭಿನ್ನಪದಗಳು] 

ಯಮ (ನಾ). ೧. ತಡೆದಿರುವಿಕೆ; ಹತೋಟಿ; ನಿಗ್ರಹ. ೨. 
ಇಂದ್ರಿಯನಿಗ್ರಹ ; ಆತ್ಮಸಂಯಮನ ; ಇದು ಧರ್ಮಶಾಸ್ತ್ರಸಂಜನಿತ 
ರಹಸ್ಮಮೋ ಯಮಮೋ ಕಟು” (ಉದಕ: 6೬); ಯೋಗಮಾರ್ಗದಲಿಃ 
ತನುವು ಮೊದಲುದಿಂದ್ರಿಯಂಗಳ ಘನವಿರತಿಯದೆ ಯಮವೆನಿಪುದು 
(ಣಗ: ೨೫-೬): ೩. ಪಿತೃಲೋಕಾಧಿಪತಿಯೂ ದಕ್ಷಿಣದಿಕ್ಕಿನ 
ಅಧಿಪತಿಯೂ ಆದ ದೇವೆಕೆ ; ಮೃತ್ಯುದೇವತೆ ; “ಪ್ರೇತಪತಿ 
ಸಮವರ್ತಿ ಮೃತ್ಯು ಕಾಳಿಂದಿಸಹಜುತಂ ಯಮಂ ಧರ್ಮನಂತಕಂ . - . 


ಕೃತಾಂತನಕ್ಕುಂ” (ತುಂಗರಾ- ೦೫-೦೦): ಅಮರಾಧಿರಾಜ ಹುತವಹ 
ಯಮ . . . ಯಕ್ಷೇಶಾನಕ್ರಮದಿನವರೆಣ್ಬರೆಂತುತ್ತಮನಯ್‌ ನೀಂ 
ನವಮಲೋಕಪಾಳನೆ ಅವರೊಳ್‌ (40-೩-0); ಯಮಜರರಾ 


ನಳಮೇನಧಿಕಮೊ (ನಂತ: ೧೩-೦೦೦); ಈ ಪ್ರಾಣಿಗಳನ್ನೆಲ್ಲ ಒದು 
ನಿಯಮದ ಕಟ್ಟಿನಲ್ಲಿ ಇಟ್ಟಿದ್ದೀಯೆ . . . ಆದ್ದರಿಂದಲೇ ನಿನಗೆ "ಯಮ? 
ನೆಂದು ಹೆಸರು (ಈಕಾ- €೬೨)- ೪. ಶನಿಗ್ರಹ : ಯಮ ದನುಜೀದ್ರ 


ವಂದ್ಯರಹಿತಂ ರವಿಮಂಡಲದೊಳ್‌ ಗ್ರಹೇಗಳಸ್ತಮಿಸಿದೊಡೆ. , , 
ತದರ್ಧಮನ [ಟ್‌ಕೂಂ] ...- ಕುಡುವಾಯುವಿನೊಳ್‌ (ಣಿ. 6-೪). 
೫. ಜೊತೆ; ಜೋಡಿ. ೬. ನಿತ್ಯವೂ ಮಾಡಬೇಕಾದ 


ಧಾರ್ಮಿಕ ಕ್ರಿಯೆ : ನಿತ್ಯಕರ್ಮ : “ನಿತ್ಯಕರ್ಮಮದು ಯಮವಮಕ್ಕುಂ” 
(ಪಸ್ತುಕೋ. a6-at): ೭. [ಗಣಿತ]ಎರಡು ಎಂಬ ಸಂಖ್ಯೆಯ 
ಸಂಕೇತ : ಯಮ ನಯನ. . .ಕಿವಿಗಳೆರಡಜ ನಾಮಂ (ವೃತ ೯-೨).. 
೮. [ಯೋಗ] ಅಷ್ಟಾ ್ರಿಂಗಯೋಗದ ಎಂಟು ಅಂಗಗಳಲ್ಲಿ ಮೊದಲನೆ 
ಯದು ; ಹಿಂಸೆ, ಅಸತ್ಯ, ಕಳವು. ದುರಾಚಾರ, ಪರಿಗ್ರಹ ಈ 
ಐದನ್ನು ಬಿಡುವುದು: ''ಯಮ ನಿಯಮಾದಿ ನಿಜಯೋಗದುಕ್ಕು'" 
(ಖಂಗಂ ೭೭-0೨) ; ಯಮ ನಿಯಮ ಸ್ವಾಧ್ಯಾಯಕ್ರಮದಿಂದ 
ನೆಗಬಿಕ್ಹೊಡಲ್ಲದಾಗದು. (8೫೮, ೨೭) ; ಯಮ ನಿಯಮ ಸ್ವಾಧ್ಯಾಯ 
ಧ್ಯಾನ ಧಾರಣ  ಮೋನಾನುಷಷ್ಮನ ಜಪ ಸಮಾಧಿಶೀಳಸಂಪ್ಪನ್ನರ್‌ ೫ 
ಶ್ರೀಮದಯ್ಯಗಳ (333%. ಸಸ: 9೬-0೬ ; 1072) : ಯೆಮನಿಯವಮೂಾ 
ಸನಾದಿ ವಿವಿಧಕ್ರಮದಿಂ ಗಿರಿತಳ್ಳದೊಳ್‌ ಪುನೋರಮಣಿಯುತಂ 
'ತಪಶ್ವರೆಣಮಂ ತಳೆದು (ರಕಕ. ೩೬೦). ೯. (ಆಲಂ) ಅಧಿಕ 
ವಾದುದು ; ಹೆಚ್ಚಾದುದು ; 'ಯಮಭಾರ' ಪರಾ, 


ಯಮಕ 


ಯಮನವರು . ಯಮಧರ್ಮರಾಯನ ಭಂಟರು, ಯಃ 
ದೂತರು : ಸಾಯಲಾಜನು ಎನಲು ಕುಸುರಿದಲಯದೆ ಬಿಡರು 
ಯಮನವರು (ಪು%ರ. 3-೬೦-4). [೫ಂ.] 
ಯಮಕ (ನಾ). ೧. ನಿಗ್ರಹ ; ತಡೆ; ಹತೋಟಿ. - ೨. ಧಾರ್ಮಿಕ 
ಕರ್ತವ್ಯ ; ನಿತ್ಯಕರ್ಮ. ೩. ಅವಳಿ; ಯಮಳ. ೪. ಜೊತೆ ; 
ಜೋಡಿ : "ಯಮಕಗಿರಿ' ಪರಾ. ೫. ಇಮ್ಮಡಿ ; ಎರಡು ಪಟ್ಟು. 
೬. ಎಣ್ಣೆ ಮತ್ತು ತುಪ್ಪದ ಮಿಶ್ರಣ: ಈ ಫೃತ ತೈಲಗಳ 
ಸಂಯೋಗಕ್ಕೆ ಯಮಕವೆಂದು ವೈದ, ಶಾಸ್ತ್ರದಲ್ಲಿ ಹೆಸರಿದೆ. (ಊೀತುಸೂ- ೫-೦೦ 
620): ೭. ಗದಾಯುದ್ಧದ ವರಸೆಗಳಲ್ಲಿ ಒಂದು ; ಒಂದು ಗತಿ 
ವಿಶೇಷ: ಭೀಮನು ಅದನ್ನು ಅರ್ಥಮಾಡಿಕೊಂಡು, _ ಮಂಡಲಗಳು. 
ಯಮಕಗಳು, ಗೋಮೂತ್ರಿಕೆ ಮುಂತುದ ಚಿತ್ರ ವಿಚಿತ್ರವಾದ ಗತಿಗಳಲ್ಲಿ 
ಓಡಾಡುತ್ತ ಎದುರಾಳಿಯನ್ನು ಬುದ್ಧಿಭ್ರಮೆಗೊಳಿಸುವುದಕ್ಕೆ ಪ್ರಯತ್ನ 
ಪಟ್ಟನು (ಛಾ. ೩೦೭). ೮. [ಕಾವ್ಯಮಾ] ಶಬ್ಟಾಲಂಕಾರಗಳಲ್ಲಿ 
ಒಂದು ಪ್ರಭೇದ ; “ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರ 
ಗಳುಳ್ಳೆ ಪದವೋ ಪದಭಾಗವೋ ಒಂದು ಪದ್ಯದ ಆದಿ." ಮಧ್ಯ, 
ಅಂತ್ಯ ಈ ಸ್ಥಾನಗಳಲ್ಲಿ ನಿಯತವಾಗಿ ಪುನಃಪುನಃ ಬಂದರೆ ಅದಕ್ಕೆ 
ಯಮಕವೆಂದು ಹೆಸರು" , (ಕೃರಿಂ. ೩೪) : ಯಮಕಂ [ಪ]ದಾ 
ಪಾದಾರ್ಥ ಸಮಶ್ಲೋಕ(ಸು]ಗೋಚರಂ ಪ್ರಮಿತಾದ್ಯಂತದೂಹ್ಮೋಪ 
ಕ್ರಮಾನೇಕ ಪ್ರಕಲ್ಪಿತಂ (10೧. ತಿ-30) ; ಯಮಕದ ಗಮಕದ ಬಿನ್ನಣ 
'ಮಮರ್ವಿನೆಗಂ ತತ್ವಮುಂ ಕವಿತ್ವ ಶ್ವಮುಮೆತ್ತಂ ಸಮಸಂದಿರೆ ಪೇಲಿಕ್ವೋಜಿಗೆ. 
ಸಮನಿಲ್ಲ ಧನಂಜಯಂಗೆ ಕವಿತಾಗಮಿಕರ್‌ (ಸುಳುಮಾ, ೦-೬೬) ಇವು... 


15 


ಪ್ರುಸದೆಡೆಗೆ ಸಲ್ಲವು ಯಮಕವ್ಯವೃಹೃತಿಗಾಗವು (08ರ. ಊ)- [ಸಂ.] 
ಯಮಕಗಿರಿ (ನಾ). ಜೋಡು ಜೆಟ್ಟಿ; ಇರ್ಕೆಲದೊಳೀ . . , ಎರಡೆರಡುಂ. 


ಯಮಗಗಿರಿಗಳಪ್ಪುವು (ತತ್ತೃಕ್ರ- 0೫): [ಸಂ] 


ಯಮಕಿಂಕರ (ನಂ). ಯಮನ ಆಳು ; ಯಮದೂತ : ಸಿರಿ ಬ್ರಹ್ಮಾದಿ 


ಗಳೊಡೆಯನು ಹರಿಯಿರಲಾಗಿ ಹಿರಿಯನೊಡೆಯನೆದು ಕಲ್ಪಿಸುತ 
ಸರತೊಟ್ಟಿಲೇಲಸಿ ಪೆಸರಿಟ್ಟು ಕರೆವೆ ನಿನ್ನವರೆ ಯಮಕಿಂಕರರ ಕೇಳಿ 
ಮೂಳಿ (ಢ್ರರಂದ. ೪-೩೦-೪). [೫ಂ.] 


ಯಮಕು (ನಾ). ಜಂಬ ; ಠೀವಿ; ದಿಮಾಕು : ಶಿಂಂತರಂಜನು ನಮ್ರ 
ನಾಗಿದ್ದರೂ ಯಮಕಿನಿಂದ ನುಡಿದನು. (ಯರುರಾ- ಕ) ; ಹೌದ ಹೌಡುಗೀ। 
ಏನೆ ಯಮಕು ಆಂದೀ | ಕಾರಿನೊಳಗಿಂದ ಇಳಿಯೋದೂ ಒಂದು ಸೊಬಗು 
(ರತು, ೩)- 112) 

ಯಮಗಂಡಕಾಲ (ನಾ). [ಜ್ಯೋತಿ ಪ್ರಾಣಾಪಾಯನನ್ನು ್ನಿ ಸೂಚಿಸುವ) 
ಅಶುಭಕಾಲ : ಯಮಗಂಡಕಾಲದಲ್ಲಿ ಪ್ರಯಾಣ ಹೊರಟಿದ್ದಕ್ಕೆ ಸರಿಯಾಗಿ 
ಆ ಗುಂಪು ಅಪಘಾತಕ್ಕೀಡಾಯಿತು. (ರೂ9)- [ಸಂ.] 

ಯಮಗೊಲೆ (ನಾ). (ಆಲು) ನರಕಯಾತನೆ ; ಭೀಕರವಾದ ಹಿಂಸೆ ; 
ಬೇಡಿಕೊಂಬುವೆ ನಿನ್ನು . . . ಕೆಂಗೆಂಡದೊಳು. ಹುರಿವ ಯಮುಗೊಲೆಗಳ್ಳು 
ಸಾಯಲಾಜದಲೆ (ಕಕನ. 0೦-೦೯-೪), [ಯಮ 4 ಕೊಲ್ಮೆ] 

ಯಮಜ (ನಾ). ೧. ಅವಳಿ. ೨. ಯವಮುಧರ್ಮರಾಯನ ಮಗ; 
ಯುಧಿಕ್ಕರ : ಯಮಜನೊಳ್‌ ಪುದುವಾಲ. (ಕರಾಯ: ೪-೧0)- 

[ಸಂ.] 


ಯಮತಾತ (ನಾ). ಯಮನ ತಂದೆ ; ಸೂರ್ಯ : ಪೂತಾತ್ಮ ಮುಸಿ 
ಹೈದಯವನಜಾತ ಯಮತಾತ , , * ಸಂಗಮೇಶ್ವರ ಒತು ರಕ್ಷಿಸೆನ್ನಂ 


(230: ¢-0): [ಸಂ.] 
ಯಮದಂಡ (ನಾ). ೧. ಯಮನ ಆಯುಧ, - ಗದೆ : ಮತ್ತೇಭವಧ 
ಪ್ರಚಂಡ  ಯಮದಂಡವದೇಂ ಮಾಣ್ಬುದೆ ಪಪೀಲಿಕಾವಧವಿಧಿಯಂ 


೭೫೧೨ 


ಯಮಧರ್ಮ (ನಂ). ಎ ಯಮ ೩ ; ಜರುಗಿದ 


ಯಮನ (ನಾ), ಹತೋಟಿ ; ನಿಗ್ರಹ. 
| ಯಮನಂದನ (ನಾ). ಎ ಯಮಜ ೨: 


ಯಮನಗರಿ 
(೨ಗ2- ೨-೩೪ ; ಯಮದಂಡಾ [CTR ತಾ]ಕನಿಪಾತದ್ಕೊಮ್ಮ ಸವಿಯಂ 
ಶ್ರೀಸಿಂಹನೇನಪ್ರತಾಪಮನುಗ್ರಾಜಿಯೊಳುಂಡು ಕೇಡು ಬಲೀಯಂ 
ಪ್ರಾಣೈಕಮಾತ್ರಾಪ್ರಸಾದಮಹಾಲಾಭದಿಂ . . “ಬಾಟ್ವಿರಿಳೆಯೊಳ್‌ 
ವಿ:ರಾರಿಭೂಪೂಲಕರ್‌ (93. ೨-೦) ;  ಯಮದಂಡಮು ಪ್ಯೊಲ್ವ 
ಗದೆ: ಕೊಂಡು ಮತ್ತೆ ಮಾರುತಸುತಂ ಮೇಲ್ವಾ ಯ್ಜು ಬರಲ್‌ 
(ಕೈಖಕಾ, 1-೫೯). ೨. ಯಮನು ಕೊಡುವ ಶಿಕ್ಷೆ; ಸಾವು ; ಕಂಡು 
ಲಿಂಗವನು ಪೂಜಿಸದನಗೆ ಯದುದಂಡ ಕಾಣಯ್ಯ (1ರ. ೦೩೪). [ಸಂ.] 
ಯಮದಶಮ (ನಾ). [ಯೋಗ] ಅಷ್ಟಾಂಗಯೋಗಗಳಲ್ಲಿ ಮೊದಲನೆಯ 
ದಾದ ಯಮದ ಹತ್ತು ಪ್ರಕಾರಗಳು ; FP ಅಹಿಂಸೆ, ಸೆತ್ಯ, 
ಅಸ್ತೇಯ, ಬ್ರಹ್ಮಚರ್ಯ, ಕ್ಷಮೆ, ಧೃತಿ, ದಯೆ, ಆರ್ಜವ, 
ಮಿತಾಹಾರ ಮತ್ತು ಶೌಚ ; ವಿಸ್ತರಿಸುವೆವು ಯಮದಶಮಗಳ ಮತ್ತಿ 
ತಿಳಿಯಲಹಿಂಸೆ ಸತನ್ಯಿಸ್ತೀಯದ ಬಳಿಕ ತನಯ ತಿಳಿಯಾ ಬ್ರಹ್ಮಚರ್ಯವು 
ಕ್ಷಮೆಯು ಧೃತಿ ದಯೆ ಆರ್ಜವವು ಅನುದಿನದಿ ಮಿತಭೋಜನವು 
ಶೌಚಾದಿಗಳು ಯಮವಹವು (ಗಗ: 00-೬)- [ಸಂ.] 
ಯಮದೂತ (ನಾ). ೧. ಮೃತ್ಯುದೇವತೆಯ ಆಜ್ಞಾ ನುಸಾರವಾಗಿ 
ಜೀವಗಳನ್ನು ಯಮನ ಆಸ್ಮಾನಕ್ಕ ಎಳಿದೊಯನ್ಸಿವ ದೂತ ; 
ಯಮದೇವನ ಆಳು : ಕಣೆಗಳ” ನೆಅನಂ ಬಿಡೆ ನಟ್ಟು ಸುಭಟರಸುವಂ 
ನಡೆಯಿಸಿದುವು ಯಮಪುರಕ್ಕೆ ಯಮದೂತರವೋಲ್‌ (800ರ. 0೬-93); 
ಲಿಂಗವ ಪೂಜೆಯ ಮಾಡಿ ಜಂಗಮವ ಕಂಡುದಾಸೀನವ ಮಾಡಿದರೆ . , , 
ಲೋಕದ ಕರ್ಮಿಗಳಿಗೆ ಮಾಡಿದ ಯಮದೂತರ ದಂಡವೆಂಬುದು (046. 
೪೩) ; ಯಮದೂತರು ಬುದು ಎಳೆದಾಗ . . . ಪುರಂದರವಿಠಲನ್ನ್ನ 
ನಾಮವು ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ (ಸರೆಂದ- 0-೦೫೫-4). 
೨. (ಆಲಂ) ಸ್ಟೂಲವಾಗಿಯೂ ಒರಟಾಗಿಯೂ ಇರುವ ವ್ಯಕ್ತಿ ನ 
ದಾಂಡಿಗ. [ಸಂ.] 
ಯಮದ್ವಿತೀಯೆ (ನಾ): ಕಾರ್ತಿಕ ಶುದ್ಧ ಬಿದಿಗೆಯಂದು ಸೋದರಿ 
ಯರು ಅಣ್ಣ ತಮ್ಮಂದಿರನ್ನು ಬರಮಾಡಿಕೊಂಡು ಸತ್ಕರಿಸುವ ಹಬ್ಬ; 
ಭಾವಬಿದಿಗೆ : ಯಮಧರ್ಮ ತನ್ನೆ ಸೋದರಿಯಾದ . ಯಮಿ ಅಥವಾ. 
ಯಮುನೆಯ ಮನೆಗೆ ಈ ದ್ವಿತೀಯೆಯ ದಿವಸ ಬಂದಿದ್ದ... ಈ ಕಥಾ 
ಸಂಬಂಧದಿಂದ ಇದು. ಯಮದ್ವಿತೀಯೆಯಾಗಿದೆ (ಕಾಸಲ್ಮಿ- ೦೫೦). 
* ಭಾವಬಿದಿಗೆ ' ಹೋ. [ಸಂ. ಯಮದ್ವಿತೀಯಾ] 


ಸುಂ 


ಪಾಪಂಗಳೆಲ್ಲ ಅನ್ನ 
ಸರರೇನ ಬಲ್ಲರು ಯಮಧರ್ಮ ಬಲ್ಲ (ಪು0ರ- ರಾ. ೨. 34-4) ; 
ಯಮಧರ್ಮ ನಮ್ಮಂಥವರಿಗೆ, ನಿನ್ನ ಹಾಗೆ ಪ್ರಾಯದ ಹುಡುಗರಿಗೆ ಅಲ್ಲ 
[ಸಂ.] 


(ಅರಕು. ೩೨0). 


36|ಯಮಧರ್ಮರಾಯ (ನಾ): ಇ ಯಮ ೩: ಸುಮ್ಮನೆ ಕಾಲವ ಕಳೆವರೆ 


ಯಮಧರ್ಮರಾಯನ ದೂತರೆಳೆಯರೆ (ತೆರೆದ. ಈ. 3 ಣಂ); 
ಯಮಧರ್ಮರಾಯನ ರಾಜಧಾನಿಯಾದ ಸಂಯಮನೀನಗರದಲ್ಲಿಂದ) 
ಏನೋ ಒಂದು ಬಗೆಯ ಅಪೂರ್ವಉತ್ಸಾಹ (ರೆತಂಶಾ. 0೭೩). [೫0.1 
[ಸಂ.] 

ಆನ್ನೆಗಮತ್ತ ಯಮನಂದನ್ಛ 
ಮೂವರ್‌ ತಮ್ಮಂದಿರ ಬರವಂ ಕಾಣದೆ ಭಗ್ನಮನನಾಗಿ (ಶಂಕರಾ: 6-80 ನ); 
ಯಮನಂದನಾದಿಗಳಳಲಿ ನುಡಿದರು ದೈತ್ಯಜಯಸಂಶಯದ ಭೇದದಲಿ 
(ಕುವ್ಮಾರ- ೦೦-30) [ಸಂ.] 


ಯಮನಗರಿ (ನಾ). ಯಮನ ಪಟ್ಟಣ ; ಯಮಪುರ ; ಮಾನವೇಂದ್ರನು 


ಮಡಿದೊಡಾತನನೂನಲಕ್ಷ್ಮಿಯಲಕ್ಷ್ಮಿಯಾಯಿತ್ತಾ ನಗರಿಯಾ ಯಮನಗರಿ 
ಯೊಲಾಯ್ತು (ಳ್ಳ: ೬೦-೩6) [ಸಂ. ಯಮನಗರೀ] 


ಯಮನಿ ೭೫೧೩ ನುಮಾನುಗ 
ಯಮನಿ. (ನಾ). ಒಂದು ಬಗೆಯ ಸಸ್ಯ: **ಗಿಣಿಗಿಣಿಕೆ ಯಮನಿ [ಕಾಣಾಂ, ; ೧. * ಯಮಳಂ-ಜೋಡು * (ಕಕ್ಕ. 099). ೨. ಯಮಳಾಂಭ್ರ 
ವರುಣ]ಯಕ್ಕು'" (ಮಂಗರಾ. ೫೨-೩೭)- ; ಜ|. ಡ್ವಿಯಸ್ಷಿ ಪಕ್ಷ ನೇತ್ರಂ - - - ಎರಡಜ ನಾಮಂ (ತೃಷಹಾ- ೯-೨). ೩. 
[5 ಸಂ. = ಅಜವಾನ] | ಒಂದೇ ಹೆರಿಗೆಯಲ್ಲಿ ಹುಟ್ಟಿದ ಎರಡು ಮಕ್ಕಳು ; ಅವಳಿಜವಳಿ ; 
ಯಮನಿಕೇತನ (ನಾ). ಯಮನ ನಿವಾಸ ; ಯಮಂಲೋಕ : | ಬಿಸಜಾತಪ್ರಿಯ ಮೆಂತ್ರಿಗಳ್‌ ಬಳೆಯ ರ್‌ ಮಧ್ಯಂಗಳೊಳ್‌ ನಿಂದೊಡಿಂದು 


ಯಮುನಿಕೇತನಕ್ಕಟ್ಟುವುದೆ ನಯಂ (ಸಂಸ. ೨೪೪-0): [ಸಂ.] 
ಯಮಪಾಕುಳ (ನಾ). (ಆಲಂ) ಅತ್ಯಂತ ಹೇಸಿಗೆಯಾದುದು : ಬಸವನ 
ಸರ ಬಸದಿಯಂ ಕಟ್ಟಿಸಿ ತನ್ನ ಪಾತಕಪ ಕಳೆದುಕೆ. ದೇವರೆಂದು 


ನಂ: 026-೭207; 
ಯಮ 


ಬೊಗಳುವ ನಾಯ ಬಾಯಿ ಯಮಪಾಕುಳ ತಪ್ಪದು (( 
ನಿಮಗೆ ಕಿಉುಕುಳದೈವಂಗಳ ಸಮವೆಂದು ಬಗುಳುವನ ಬಾಯಿ 
ಪಾಕುಳೆ ತಪ್ಪದು (ಗಣಘಾ. ೬6-0). [ಯಮ ವ್ಯ ಪಾಕುಳ] 

ಯಮಪಾಶ (ನಾ). ಯಮನ ಹಗ್ಗ, ಉರುಳು: ಯಮಪಾಶೆಂ 
ಪಗೆವಂಗೆ ಕಲ್ಪಲತೆ ಕೈಯಾಂತಂಗೆನಲ್‌ ಚಂಡವಿಕ್ರಮದುಂ ಚಾಗದ 
ಪೆರ್ಮೆಯಂ ಮೆಟಯದನ್ಯಸ್ತ್ರೀ ಕಚಾಕರ್ಹಣ ಶ್ರಮಸಂಭೊ;ಗ ವಿಳಾಸಮೆಂ 
ಮೆಜಕಿವ ಬಾಹಾಸಂಗದಿಂ ಪಿಂಗದಿರ್ಕುಮೆ ವೀರಾಂಗನೆ (ಕಂಣವತಿ. ೨3-೬೦); 
ಯಮಪಾಶದಿಂದ ತಪ್ಪಿಸಿಕೊಂಡವನು ಅಮಃರನಾಗುವನು (88. (3) 

[50] 

ಯಮಪುತ್ರ (ನಾ). * ಯಮಜ ೨: ದೊರೆ ಯಮಪುತ್ರನಿರ್ದಿರವು 
ವಾಯುಜನಿರ್ದಿರವು . . . ಮತ್ಸ್ಯ ನಿವಾಸದೊಳೆಲ್ಲಮಂತೆ ಮೆಯ್ಸರೇದಿರೆ. 
(nova. ೩-೩೦). [ಸಂ.] 

ಯಮಪುರ (ನಾ). ಯಮನ ಪಟ್ಟಣ : ಸಂಯಮನೀನಗರ ; ಈ 
ದೊರೆಯಜಮಗನಂುಂ ಮೃಷವಾದಂ ನೋಡೆಂದು ಧರ್ಮನಂ ಮೂದಲಿಸಲ್‌ 
ಪೋದಂ ಪುತ್ರನನಜಸಲ್ಪೋದನೆ ಯಮಷುರಕೆ ಮುಕ್ತಬಾಣಂ ದ್ರೋಣಂ 
(ಗರಾಯ- ೩-೨9) ; ಮುಂದಣಸುರರು ಹಾದಿಯನು ಸವಟ"ದರು ಯಮ 
ಪುರದತ್ತ ಪಯಣಕ್ಕೆ (೪980 ೨೦-೧೭). [ಸಂ.) 

ಯಮಬಲ (ನಾ). ಅಧಿಕವಾದ ಶಕ್ತಿಯುಳ್ಳವನು ; ಮಹಬುಲಶಾಲಿ: 
ಯಮಬಲನಪ್ಪ ಬಲಂ ... .ರಣೋದ್ಯಮನಾದೆಂ ಭುಜಬಲವದ್ದಮಿತಾರಿಗೆ 
ಮಾರಿಜಾಕ್ಷನಭಿಮುಖನಾದಂ (ಊಂತೀಕ್ಕ- 6-4): Bo.) 

ಯಮಬಾಧೆ (ನಾ). ೧. ನರಕದಲ್ಲಿ ಯಮನು ಕೊಡುವ ಹಿಂಸೆ. ೨. 
(ಆಲಂ) ತೀವ್ರವಾದ ಹಿಂಸೆ. [ಸೆಂ. ಯಮಬಾಧಾ] 

ಯಮಭಾರ (ನಾ)- (ಆಲಂ) ಅತ್ಯಂತ ಭಾರವಾದುದು : ಆಯಾಸದಿಂದ 
ಯಮಭಾರವಾಗಿತ್ತು ಮೈ (3ರುಂ. 6); ಎರಡು ಪಾಲಿನ ಹಸಿ ಮಾನು, 
ಯಮಭಾರ (ಹೂಸಕ್ಷಿ- ೩೦). [ಸಂ.) 

ಯವಮಮಾಯೆ (ನಾ): ಒಂದು ನರಕದ ಹೆಸರು: ಯಮಾನುಗ , , . 


ಅಚಿರಂತನವೆಂಬೈದು ಮಂತ್ರಿನರಕಂಗಳಿಂ ಸಂಪನ್ನಮಾಗಿ ಮ 


ಯೆಂ(೫- ಮಾಯಾಖ್ಯವೆಂ]ಬರಸುನರಕವಿಹುದು (ನಳ. 08೩)- 
[ಸಂ. ಯಮಮಾಯಾ) 
ಯಮಯಾತನೆ (ನಾ). ೧. ಇ ಯಮಬಾಧೆ ೧. ೨.(ಆಲಂ) ತೀವ್ರ] 
ವಾದ ಹಿಂಸೆ ; ಕಡುಕಷ್ಟ 2 ಸೋಮ... ಯಮಯಾತನೆಯನ್ನು 
ಹಲ್ಲುಕಚ್ಚಿ ಸಹಿಸಿಕೊಂಡು ಮೇಲೆದ್ದು ಕಾಲ ಮೇಲೆ ನಿಲ್ಲಲು ಮಹಾಸಾಹಸೆ 
ವಖಡಿದನು (ಉಾತೂರು- ೨೩) - [ಸಂ. ಯವಮಯಾತನಾ] 
ಯಮರಾಜ (ನಾ). ಎ ಯಮ ೩: ಯಮರಾಜನನೆದ್ಭುತತೇಜನಂ 
ಸರೋಜಾನನೆ ಜಾನದಿ ಬರಿಸೆ (ಕಂಪಳಾ. 0-00೯) ; ಯಮರಾಜಂ ತಂದೆ. 
ೇಜಪ್ರಭವೆ ತನಗೆ ತಾಯ್‌ ' ವಯ್ದುನಂ ವಾಸುದೇವಂ (ಣರಾಡು. 
ಸ [ಸಂ. ಯಮರಾಜನ] 


೩೦. 


35 


40 


ಯಮಲ. ಯಮಳ (ನಾ). ೧: ಜೊತೆ: ಜೋಡಿ: 'ಯಮಲಮರ್ದಲ" 


ಪರಾ 


- ಪಿ. [ಗಣಿತ] ಎರಡು ಎಂಬ ಸಂಖ್ಯೆಯ ಸಂಕೇತ. ಯಮಳ :; 


46) 


ಸುತಂ ವೀಕ್ಷಿಸೆ ಕೂಡುಗುಂ ಯಮಳಪುಂಜನ್ಮಂ ಬಲ್‌ಕೃಲ್ಲಿ ಸೋಮ 
ಸಿತುರರ್‌ ನಿಲೆ ಜುಂದ್ರಿ ನೋಡೆ ಯಮಳಸ್ಟ್ರೀಜನ್ಮಂ (ತಾಕಿ, ೩-೦೬) ; 
ಧರಿಸಿದಳು ದಿತಿ ಗರ್ಭವನು . . , ಕಾಲಾಂತರಕೆ ಪಡೆದಳು. 
(ಸ೫ಗ- ೩-6-0). ೪. ಅವಳಿಮಕ್ಕಳಾದ ನಕ:ಲ ಮತ್ತು 
ಅಡವಿಯ ಕಾಯಂ ಪಣ್ಣುಮನುದಿರ್ಪಿ ತಿಂದಗಲದೆ ನಂದೀ ಯಮಳರಾವ 
ತೆಅದಿಂ ನೋಯಿಸರಯ ನಿನ್ನ ನನ್ನಿಕಾಜನ ಮನಮು (ಕಂಶಥ- ೭-೪೮): 
ಮಧ್ಯಮದ ಪಾಂಡವನೈತರಂತ . . ಸರಸಿಯ ತೀರದಲಿ ಕೀಲಿಸಿದ 
ಮುಗ್ಗು ಲಲಿ ಯಮಳರೊಜಗಿರೆ ಕಂಡು ಮನದಲಿ ತಮವ ಓಡಿದನು 
(ಕ್ಮ: ೨೩-೨೩)... ೫. ಅವಳಿ ಮಕ್ಕಳಾದ ಲವ ಮತ್ತು ಕುಶ: 
ಜಾನಕಿಯ ಶ:ಶ್ರೂಷೆಯೊಳ್ಗೆಂದು ಯುಷಿಯ ಚಿತ್ತಕ್ಕೆ ಬಂದು ಯಮಲರಿರೆ 
ಕಂಡು ಸಂಪ್ರೀತಿಯಿಂ ತಾಪಸೋತ್ತಮನಿತ್ತನಿಮುಚಾಪಚರ್ವುಖಡ್ಗಂಗಳಂ 
(ಕೈಮಳಾ- ೨೦-೦). ೬: ಅಶ್ವಿನೀದೇವತೆಗಳು : ಎಲೈ ಯಮಳರೆ: ತಾವು 
ಹೇಳಿರುವ ವಿಧಾನವನ್ನು ಮಾಡುವುದು ತಮ್ಮಿಂದಲೇ ಸಾಧ್ಯ (ಕುಂ: 
ay [ಸಂ] 

ಯಮಲಮರ್ದಲ, ಯಮಳೆಮರ್ದಳ (ನಾ). ಜೋಡಿಮದ್ಧಳೆ ; 
ಮದ್ಧಳೆಗಳ ಜೊತೆ : (8): ಯಮಳಮರ್ದಳ : ಯಮಳಮರ್ದಳ 
— ಜವಲಿವದ್ದಳೆ (ಕಮರ. ೨೪ ಶ್ರಜೋ)- [ಸಂ.] 

ಯಮಲಿ (ನಾ). ಬಟ್ಟೆಯ ಎರಡು ತುಂಡುಗಳಿಂದ. ರಚಿಸಿದ 
ಪೋಷಾಕು.--ಉಡುಪು. [ಸಂ. ಯಮಲೀ] 

ಯಮಲೋಕ (ನಾ). ಯಮಧರ್ಮರಾಯನ ಲೋಕ : ನಾನು ಯಜ್ಞ 
ಬಲಿಯಾಗಿ ಯಮಲೋಕಕ್ಕೆ ಬಂದಿದ್ದೇನೆ (ರೆತಂಠಾ, ೧೮೦). [ಸಂ.] 

ಯಮಸಮಾಧಿ (ನಾ): [ಯೋಗ] ಇಂದ್ರಿಯನಿಗ್ರಹದಿಂದ ಕೂಡಿದ 
ಸಮಾಧಿ :  ಯಮಸಮಭೀಕರಂ ಯಮಸಮಾಧಿಯಿನೀಶ್ವರನಿಂ ವರಂ 
ವರಂ ಸಮನಿಪ ಬಾಣನೀ ಸುರರ್ಗೆ ಹೃದ್ಧತಬಾಣನೆ ಬಲ್ಲೆಂ (೩ಗಂ. 0-೬೨). 

[ಸಂ.] 

ಯಮಸುತ (ನಾ). - ಯಮಜ ೨: ಯಮಸುತನಣ್ಮಿ ಸತ್ತೆಯೆನುತುಂ 
ನಿಶಿತಾಸ್ತ್ರಮನುರ್ಚಿಕೊಂಡು ವಕ್ಷಮನಿರದೆಚ್ಚೊಡೆ (ಶಂಕರಾ. ೦೨-೦೧೬) ; 
ಯಮಸುತನಿಂಬುಕಿಯ್ವನೆಮಗಿನ್ನು ಮೊಡಂಬಡು ಕಂದ ಸಂಧಿಯಂ ಸಮ 
ಗೊಳಿಸಲ್ಲಿ  ಸಂಜಯನನಟ್ಟುವೆ (ಗರಾಯು- ೩-6೩); ಯಮಸುತನ 
ರಾಣಿಗಕ್ಷಯವಸನವನಿತ್ತೆ (ಕನಕ: ೦೩೬-೩). [ಸಂ.] 

ಯಮಹರ (ನಾ). ಯಮನನ್ನು ಜಯಿಸಿದವನು ; ಶಿವ ; ಅಸಮನೇತ್ರನು 
ಯಮಹರನು ಮೃತ್ಯುಭಯಹರನು (ಬಸಫು- ೪೬-೩೩) - [ಸಂ.] 

ಯಮಳ 'ಯೆಮಲ' ನೋ: 

ಯಮಳಕಂಟಕ (ನಾ). ಒಂದು ಬಗೆಯ ಸಸ್ಯ : “ ಯದುಳಕಂಟಕ;- 
ಮುಂಡಗಳ್ಳಿ ” (೬40. ೧೩೨). 121 

'ಯಮಳಮರ್ದಳ `ಯಮಲಮರ್ದಲ ' ನೋ. 

ಯಮಳೆ (ನಾ). (ವಾಂತಿಯೊಡನೆ ಬರುವ) ಒಂದು ಬಗೆಯ 
ಬಿಕ್ಕುಳು: ಅಹಾರವ ತೆಗೆದುಕೊಳ್ಳುವಲ್ಲಿ ವಮನಾಕಾರವಾಗಿ ಆಗುವ 
ಬಿಕ್ಕುಳು ಯಮಳೆ ಎನಿಸಿಕೊಳ್ಳುವುದು (444. 3೪0). [ಸಂ ಯಮಲಾ] 

ಯಮಾನುಗ (ನಾ). ಒಂದು ನರಕದ ಹೆಸರು: ಯಮಾನುಗ , . . 
ತೀವ್ರ ಅಚಿರಂತನವೆಂಬೈದು ಮಂತ್ರಿ ನರಕಂಗಳಿಂ ಸಂಪನ್ನಮಾಗಿ ಮಾಯಾಖ್ಯ 


ಸಹದೇವ: 
ಸಹದೇವ: 


ವೆಂಬರೆಸುನರಕವಿಹುದು (6ನೇಕ. ೧೪. [8] 


ಯಮುನುಜೆ 


ಯಮಾನುಜೆ (ನಂ). ಯಮುನಾ ನದಿಯ ಹೆಸರು: "ಯಮಾ 

ನುಜೆಯೆನೆಲು ಯಮುನೆಯಕ್ಕುಂ” (ನುಂಗಣ- ೦೨೨-೦೦)- 
[ಸಂ. ಯಮಾನುಜಾ] 

ಯಮಾಸೆ (ನು). ಯಮನ ದಿಕ್ಕು; ದಕ್ಷಿಣದಿಕ್ಕು: ಅಮರಾಸೆಯನಜ 
ಹರಿ ಧನು ಯಮಾಸೆಯಂ ವೃಷಭ ಕನ್ಮಕಾಮಕರಂ ಆಳ್ಕುಂ 
(m4. ೦-೨೪)- [ಯಮ 4 ಆಸ್ಕೆ] 

ಯಮ್ಮ (ನಾ). ಇಂದ್ರಿಯನಿಗ್ರಹ ಮಾಡಿದವನು ; ಸಂಯಮಿ ; ತಪಸ್ವಿ: 
ಯಮಿಗಳುಮಂ ಮೋಹಿಪ ವಿಷ್ಣುಮಾಯೆ ಮೋಸಿಸದೆ ಗೊ. 

ಯಮಿಗಳ್‌ ವಿಶಾಖದತ್ತಪ್ರಮುಖರ್‌ . . . 


ತೊಳ 
ಯಮಿಗಳ ಅಂಗಳಕಸಮಂ ಸಮಯಂದಸ್ಪದೆ 
[ಸಂ. ಯಮಿನ?] 
[ಸಂ, ಯಮಾ] 
ಯಮುನಾನದಿ (ನಾ). ೧. ಭಾರತದ ಪವಿತ್ರವಾದ ಒಂದು ನದಿಯ 


(eno. ೩-೬೬); 
ಗಿದರ್‌ (ವರ್ರಥು- ೦೬... 
ತೊಡೆವುವು ಚಮರೀಮೃಗಂ (ಮಲ್ಲಣ. & 6೯). 
ಯಮ್ಮಿ (ನಾ). ಯಮುನಾ ನದಿ. 


ಹೆಸರು; ಯಮುನಾನದೀತರಂಗಮನಮುಂಕಿ ವನಲತೆಯ ಮನೆಗಳಂ 
ಸೋಂಕಿ ವನ ಭ್ರಮಣಪರಿಶ್ರಮಮಂ ಮುನ್ನಮೆ ಕಳೆದುದು ಬುದದೊಂದು 
ಮಂದಶ್ವಸನಂ (ಶಂಕರಾ. ೩-೫೩) ; ಯಮುನಾನದಿಯೊಳ್ಳಾ ರ್ಪೊಳೆವಮೃ 
ತಾಂಶು ಮರೀಚಿಜಾಳಮೆಂಬಿನೆಗಂ ತದ್ರ ಮಣಿಯ ಕಚಮಂ ಪಿಕ್ಕಿದಳೆಮಳಿನ 
ನಖನಿಕರದಿಂ ವಧೂಮಣಿಯೊರ್ವಳಿ (ಇಕ್ಕಿ. 6-32) - ೨. ಈಡಾ ಎಂಬ 
ನಾಡಿಯ ಹೆಸರು ; ಚಂದ್ರನಾಡಿ: ವಾಮಭಾಗದ ಈದಾನಾಡಿಯೇ 
ಚಂದ್ರನಾಡಿಯೆಂದು ಯಮುನಾನದಿ [೫38೫0- ಯಮುನ ನುಡಿ] ಎಂದು 
ಪೇಳಲ್ಪಡುವುದು (680ರೇ. ೨೨೮-೩6). [ಸಂ. ಯಮುನಾನದೀ] 

ಯಮುನೆ (ನಾ): ೧. ಎ ಯಮುನಾನದಿ ೧ : *ಕುಳಿಂದಿ ದಿನಕರುತ್ಮಜಿ 
ಯಮಾನುಜೆಯೆನಲು  ಯಮುನೆಯಕ್ಕುಂ” (ಮುಂಗರಾ- ೦4೨-00) ; 
ಯಮುನೆಯ ಮಧ್ಯದಲಿ . . . ಸರೆಸತಿಯ ಸಂಗಮದಲಿ ಮೆರೆಯುವ 
ಶ್ರಿವೇಣಿಯೆನಿಸುವ ತೀರದಲ್ಲಿ ವಟತರುಛಾಯೆಯಲ್ಲಿಹುದು ದೇವಸ 
ಮೌನಿಗಣ (ಕರಂ: ರಾ. ೩-೪೪-4): ೨. ಎ ಯಮುನಾನದಿ ೨: 
ಈಡೆಯೆ ಯಮುನೆ ಪಿಂಗಳೆಯೆ ಗಂಗೆಯು (£49. 1-9-0). 
೩. ಮರ್ಗೆಯ ಒಂದು ಹೆಸರು. [ಸಂ. ಯಮುನಾ] 

ಯಮೆ (ನಾ), ಒಂದು ಬಗೆಯ ಬಳ್ಳಿ: '`ಆಶ್ಮವಿಟ--ಕೊಸರಿ, ಯಮೆ” 
(140. ೩). (21 

ಯಯು (ನಾ). ೧. ಕುದುರೆ: '“ಅರ್ವಾ , . . ತುರಂಗ: ಯಯುಃ, 
ಘೋಟಕಃ, ಹಯಃ, ವಾಹಃ - ಈ ೧೪ ಕುದಿರೆ" (10ರ. ೭೨೨೨6೨). 
೨. ಅಶ್ವಮೇಧಯಾಗಕ್ಕೆ ಅರ್ಹವಾದ ಕುದುರೆ ; ಯಜ್ಞಾಶ್ವ : 
*ಯಯುವೆಂಬುದಶ್ವಮೇಧದ ಹಯಮಂಂ ಸಾಮಾನ್ಯ ಹೆಯಮುಮಕ್ಕುಂ” 
(ಪಸ್ತುಕೋ- ೧೪೦-೧೩೧). [ಸಂ.] 

ಯಲ್ಲಕ (ನಾ). ಆತುರ ; ಕಾತರ ; ಉತ್ಕಂಠೆ : ಯಲ್ಲಕಂ ಜಗುಲಲ್ಯು 
ಮೂರಿಕೆಯೆಟ್ಟು , ಮೇಣೃಶಿಲೇಬಖೆಯಂ ಮೆಲ್ಲನಂಚಿತ ಲಜ್ಮೆಯಿಂ ನಡೆ 
ನೋಡಲ" (ಉರ್ಯಶಿ- ೬-೬೫). [ಆ ಸರ. ಆಯಲ್ಲಕ] 

ಯವ (ನಾ). ೧. ಒಂದು ಬಗೆಯ ಗೋದಿ ; ಜವೆಗೋದಿ : ಮೃಣಾಳ 
ನಾಳದೊಳ್‌ ಸಮೆದ ಸರಿಗೆಗಂಕಣಂಗಳುಮಂ ಯವಕಳಿಕೆಗಳೊಳ್‌ ಸಮೆದ 
ಕಟಿಸೂತ್ರಮುಮಂ , , . ತೊಟ್ಟು (ಶಂಶಶಾ- 3-೬ 5). ೨, ಉದ್ದವನ್ನು 
ಅಳೆಯುವ ಒಂದು ಪ್ರಮಾಣ ; ಅಂಗುಲದ ಎಂಟನೆಯ ಒಂದು 
ಭಾಗ : ಯೂಕಮೆಂಟಾಗಲೊಂದು ಯವವೆನಿಸುವುದು. ಆ ಯವವೆಂಟಂಗ 
ಲೊಂದುತ್ತಮ ಮಾನಾಂಗುಳಮೆನಿಸುವುದು (ಏಕ. ೩೨೦) : ಎಂಟು 
ಜೂಗಳಿಂದ ಒದು ಯವ (ಯವ-- ಮಧ್ಯ) ಎಂಟು ಯವಗಳಿಂದ ಒಂದು 


ಅಂಗುಲವಾಗುತ್ತದೆ (ಕೈಂತ- ೩06)... ಹ. ಒಂದು ದೇಶದ ಹೆಸರು: 


೭೫೧೪ 


15 


3 |ಯವಕೆ (ನಾ). - ಯವ ೧: *ಯುವ್ಯಂ: ಯವ! 


48 


ಯೆವನಾನಿ 
ಲುಳೆ ಚೋಳ ವರಾಳ ಯವ ಬಂಗಾಳ . . . ವಿದರ್ಭಧರಣೀಪಾಲತತಿ 
ಸಂದಣಿಸಿದುದು ಸಾಕೇತನೆಗರಿಯಲಿ (ತೊರೆರಾ- ೦-೭ ೦6). ೪. [ಭೌತವಿ] 
ಬಿಲ್ಲೆ ; ಅಂತರ್ವಕ್ರ. ಬಹಿರ್ವಕ್ರ 


ದ ಗಾಜು; ಲೆನ್ನು: ಗಾಜಿನ ಕೆಲಸ ಮಾಡು 
ವವರು ಯವಗಳನ್ನು (168೬68) ಜೋಡಿಸಿ , ಪದಾರ್ಥಗಳು ದೊಡ್ಡದಾಗಿ 
ಕಾಣುವ ಒಂದು ಉಪಾಯ ಸಾಮುದ್ರಿ] 


ವಾದ ಚಿಹ್ನೆ. ೬. [ಜ್ಯೋತಿ] “ಆಕೃತಿಯೋಗಗಳಲ್ಲಿ ಒಂದು [ಲಗ್ನ 
ಮತ್ತು ಏಳನೆಯ ಸ್ಥಾನಗಳಲ್ಲಿ ಪಾಪಗ್ರಹಗಳೂ ನಾಲ್ಕು ಮತ್ತು 


ಹತ್ತನೆಯ ಸ್ಥಾನಗಳಲ್ಲಿ ಶುಭಗ್ರಹಗಳೂ ಇರುವುದು |” (೫ 

೪) : ಉದೆಯದೊಳಸ್ತದೊಳ್‌ ನಿಲೆ 
ಚತುರ್ಥಕರ್ಮದೊಳಿರೆ ಮಸುಯೋಗಮದು. ತದ್ವಿಪರೀತತೆಯಿ) ಯಂ 
(೫ತತಿ- 0೩-೬೩). ' ಯವಯೋಗ ' ಪರಾ, (೫ಂ.] 

ಯವಕ (ನಾ). ೧. - ಯವ ೧: (9)- ೨. (ಜವೆಗೋದಿಯ ಬೂದಿ 


ಶುಭಗ್ರಹವವಿಗ್ರಗಣಂ 


ಯಿಂದ ಸಿದ್ಧಪಡಿಸುವ) ಒಂದು ಬಗೆಯ ಔಷಧಿದ್ರವ್ಯ ; 
ಪೆಟ್ಲುಪ್ಪು ; ''ಯವಜಃ. ಯವಕಃ, ಯ ಇಹ್ವಾ .. ಈ ಮೂಜು 
ಯವಕ್ಷಾರ” (೬4೨: ೦೩೦). [ಸಂ.) 


ಯವಕಾರ (ನಾ). ಒಂದು ಬಗೆಯ ಸಸ್ಯ (?) : "ಕಾಸಹಾ . ತಾಳೀಸ 
ಪತ್ರೆ. ಯವಕಾರ. ಎಲಹುರಿ” (೬೩೦- ೨೪). (21 

ಪಪಿಕ್ಕಂ- ೩ನ್ನು 
ಕ್ರಮವಾಗಿ , - : ಯಾವ ಭೂಮಿ ಯದೆಗಳು- ಯವಕೆಗಳು- ಪಪ್ಟಿಕಿಗಳು 
ಬೆಳೆಯುವ ಕ್ಷೇತ್ರ ವಾಗಿದೆಯೋ ಅದರ ಪೆಸರುಗಳು” (108. ೨೬೩): 

[ಸಂ. ಯವ] 

ಯವಕ್ಷಾರ (ನಾ). ( ಜವೆಗೋದಿಯ ಬೂದಿಯಿಂದ ಸಿದ್ಧಪಡಿಸುವ) 
ಒಂದು ಬಗೆಯ ಔಷಧಿದ್ರವ್ಯ; ಪೆಟ್ಲುಪ್ಪು 2 *ಯವಭಸ್ಮೋದೃವಂ- 
ಯವಕ್ಷಾರ” (೬40. 040) ; ಹಿಪ್ಪಲ್ಯಾದಿಗಣದ ಕಷಾಯವನ್ನು ಯದಕ್ಷಾರ 
ಬೆರಸಿ ಸೇವಿಸೆ ಶ್ಲೇಷ್ಮಜ್ವರ ಪರಿಹುರವಾಗುವುದು (ಕಕ್ಕಿ. ೪). [ಸಂ.] 

ಯವಜ (ನಾ). - ಯವಕ್ಷಾರ 2 * ಯವಜ;. ಯವಕ.. ಯವಾಹ್ವಾ.. 
ಈ ಮೂಜುಂ ಯವಕ್ಷಾರ” (೬49. 0೨): [ಸಂ. 

ಯವನ (ನಾ) ೧. ವೇಗ; ಶೀಘ್ರತೆ. ೨. ವೇಗವಾಗಿ ಓಡುವ ಕುದುರೆ. 
೩. ವಿದೇಶೀಯನಾದ ವ್ಯಕ್ತಿ ; ಪರಂಗಿಯವನು : “ಯವನ; 
ಪರಂಗಿ” (ಉಕ್ಕಿ. ೧೬೬). ೪. ಗ್ರೀಸ್‌ ದೇಶದವನು ; ಗ್ರೀಕ: 
ಇದರಲ್ಲಿ ಯವನರು: ಕಾಂಭೋಜರು. ಪಲ್ಲವರು. . . ಆಂಧ್ರರ (x ೪೮) 
ಹೆಸರು ಬರುವುದರಿಂದ ಇದು ಕ್ರಿ.ಪೂ. ೩ನೆಯ ಶತಮಾನದ ಹಿಂದೆ 


ರಚಿತವಾಗಿರಬೇಕೆದು . . . ಅಭಿಪ್ರಾಯಪಡುತ್ತಾನೆ (೪6ರ. ೬). 
೫. ತುರುಕ; ಮುಸಲ್ಮಾನ: “ತುರುಕಂ ತುರುಷ್ಕಂ" ಯವನ 


[೫೫- ಯಾವ)ನೆನೆ ಜೋನೆಗಂ” (ಕುಂಗಣ- 003 ೩) ; ಈ ವೀರ ಯುವಕ 
ನನ್ನು ಯವನ ಯುದ್ಧಕ್ಕೆ ಕರೆದುಕೊಂಡು ಹೊ: 
೬. ಒಂದು ಬಗೆಯ ಧೂಪದ್ರವ್ಯ : ನ 
(೬40: ೧೬೦) ೭. (ಆಲಂ) ಅಧರ್ಮಿ: ಕ್ರಿಯೆ:ಯಿಲ್ಲದ ಪ್ರ 
(ತನ್ನವ- ಕ. ೦೦೫-೨೩೬). [ಸಂ.] 
ಯವನಕ (ನಾ)- ವಿದೇಶೀಯನಾದ ವ್ಯಕ್ತಿ; ಯವಪನ-; ಸಾಗಲವೆಂಬ 
ಹೆಸರಿನ ಯವನಕರ ನಗರವುಂಟು (ಜುರ್ಮಶ- ಬಂದ. ೦೬)... [ಸಂ.] 
ಯವನಾನಿ (ನಾ). ೧. ಯವನರ ಲಿಪಿ. ೨. ಪರಂಗಿ ಹೆಂಗಸು; 
ಯವನ ಸ್ತ್ರೀ: ಪರಂಗಿತಿ * (ಕಕ್ಕ. ೦೬). 


ಯವನಾಲ 


ಯವನಾಲ, ಯವನಾಳ (ನಾ). ೧. ಒಂದು ಬಗೆಯ ತೃಣಧಾನ್ಯ ; 
(*)- ೨. ಜೋಳ. ಯವನಾಳ : ೨. “ ಯವನಾಳಮಾ ಕಳಿಕಮೆನೆ 
ಜೋಳಮಕ್ಕುಂ” (ಮುಂಗರಾ- ೦೦-3). [ಸಂ.] 

ಯವನಾಳ " ಯವನಾಲ' ನೋ. 

ಯವನಿ (ನಾ). ೧. ಯವನರ ಹೆಂಗಸು : ಯವನೀಮುಖುಬ್ಬಮಧು 
ಪಾಟವಮಂ ಸೇನಾನಿ ಕಳೆದಂ (ಕಾಂತಿತ್ರೆ. 00-33) ; ರುುರದ 
ರುಲ್ಲರಿಯ ಜವನಿಕೆಯಾಂತು ನರ್ತಿಸುವ ಯೌವನಾಯವನಿಯ ಕರದ 
ಪೊಂಜುರಿಗೆಯಂತೆ ಸುಮನೋಜ್ಞವರಾಡುದಾ - - - ಮುಂಗಾರ್‌ ಮೊದಲ್‌ 


(ಶ್ರೀಾಮಾ- ೩90 ೩). ೨. ಪರದೆ ; ಜವನಿಕೆ; ತೆರೆ. [ಸಂ. ಯವನ]! 


ಯವನಿಕೆ (ನಾ). ೧೧. ಇ ಯವನಿ೧. ೨. ಪರದೆ; ತೆರೆ; 
ಜವನಿಕೆ : " ಅಪಟೀ , -  ಯವನಿಕಾ- ತಿರಸ್ಕರಿಣೀ- ಈ (2) ತೆರೆ” 
(ಶರಾಯು- ೫3-01೪); ನವಮೇಘಧ್ವನಿ ಪುಷ್ಕರಧ್ವನಿ ಲಸತ್ತಾರಾಳಿ 


ಪುಷ್ಪೋಪಹಾರವಿಲಾಸಂ ರುಚಿರಾಂಬುದಂ ಯವನಿಕಾವಿನ್ಯಾಸಂ (ಅಂಥ. 


೬-೬3); ಗಗನಗಂಗಾತಟೋದ್ಯತ್ತಮಾಳ:ವನಮೊ; ವಿದ್ಯುನ್ನಟ್ಟಿಕರ್ಬುರ 
ಯಣ: ಜ]ವನಿಕೆಯೋ , . . ಎನೆ ನೆಗೆದುದಳಿಶ್ಯಾಮುಳಂ ಮೇಘ 
ಜಾಳಂ (ಶಂರ್ರಫು-' ೪-೩೦). [ಸಂ. ಯವನಿಕಾ] 


ಯವಫಲ (ನಾ). ೧. ಬಿದಿರು; “ ವಂಶ; . . , ಯವಫಲಃ, ವೇಣುಃ, 
ಮಸ್ಕರ।: ತೇಜನಃ-೧೦ ಬದುರು ಹೆಸರುಗಳು” (ಸರಾ: ೦೪೪): 
೨. ಕೊಡಸಿಗೆ ; ಕುಟಜ ವೃಕ್ಷ. ೩. ಪ್ಲಕ್ಷವೃಕ್ಷ. ೪. ಈರುಳ್ಳಿ 

[ಸಂ. 

ಯವಯೋಗ (ನಾ). [ಜ್ಯೋತಿ] “ ಲಗ್ನ ಮತ್ತು ಸಪ್ತಮ ಸ್ಮಾನ 
ಗಳಲ್ಲಿ ಪಾಪಗ್ರಹಗಳೂ ಚತುರ್ಥ ಮತ್ತು ದೆಶಮ ಸ್ಮಾನಗಳಲ್ಲಿ 
ಶುಭಗ್ರಹಗಳೂ ಇದ್ದರೆ ಯವಯೋಗ” (ಕಾಕತಿ: ೦೩-೬ 920) 
( ಯವಯೋಗಜ ' ಪರಾ. [ಸಂ.] 

ಯವಯೋಗಜ (ನಾ). [ಜ್ಯೋತಿ] ಯವಯೋಗದಲ್ಲಿ ಹುಟ್ಟಿದವನು : 
ಮನುಜಂ . . - ಯವಯೋಗಜ್ಯ ಶಿಶುತೆಯೊಳ್‌ ವೃದ್ಧತ್ವದೊಳ್‌ ದುಃಖ 
ಭಾಜನನಕ್ಕುಂ (೫೫4. ೦೩-೦೬). [ಸಂ. 

ವಸ (ನು). ಮೇವು ;-ಹುಲ್ಲು : “ ಘಾಸಃ * ಯವಸಃ-ಈ ೨ ದವಸಂ* 
(ಶಳಾಯು- ೩೨-೩೬) ; ವನದಲಿ ಪುಲಿಯಿರಲು ಗೋಧನ ಕುಲಕೆ ಯವ 
ಸಾಂಬುಗೋಚರವೆ (ಕುಠ್ಮಾತ- ೬-೪). [| 

ಯವಹಿತ್ರೆ (ನಾ). ಒಂದು ಬಗೆಯ ಔಷಧೀದ್ರವ್ಯ : ಯಮಹಿತ್ರೆ. 
ಜೆಕರ್ಮದ ಈ ಎರಡನ್ನು ಜೇನುತುಪ್ಪದಲ್ಲಿ ಹಚ್ಚಲು ಇರುಳುಗಣ್ಣು 
ಮಾಣ್ಣುಂ (ಕ್ಕಿಂ- ೬): 1?) 

ಯವಾಗು (ನಾ). ಬಾರ್ಲಿ ಮುಂತಾದ ಧಾನ್ಯದ ಅಥವಾ ಅನ್ನದ 
ಗಂಜಿ; “ ಗಂಜಿ ಯವಾಗು” (ಶಸ್ತುಕೋ. ಆ-೪) ; “ ಯವಾಗುವನೆ. 
ಗಂಜಿ” (ಮಂಗಣ- ೬೩-೦): ಸಂ. ಯವಾಗೂ] 

ಯವಾಗ್ರಜ (ನಾ). - ಯವಕ್ಷಾರ : “ ಯವಕ್ಷಾರಃ, ಯವಾಗ್ರಜಃ , 
ಪಾಕ್ಮಃ - ೩ ಯವಕ್ಷಾರದ ಪೆಸರುಗಳು ” (ಸಣ್ಕಾಂಕಿ- 190). [ಸಂ.] 

ಯವಾನಿ (ನಾ). ೧. ಅಜವಾನ ; ಓಮ: “ಜೋಪಾರನಾಮಂ 
ಯವಾನಿಯೆನಲ್‌” (ತುಂಗಳ ೪೦-೩೪) ; “ ಯಮನೀ-ಓವ. ರಸದಾಳಿ, 


ಅಜನೋದ ” (೬50- 940). ೨. ತುರುಕರ ಹೆಣ್ಣು ; ಯವನ ಸ್ತ್ರೀ ; 
“ ಯವಾನೀ-ತುರುಕಿತಿ ” ( ಉಕಕ್ಕ- 0]: [ಸಂ. ಯವಾನೀ] 

ಯವಾನಿಕೆ (ನಾ). ಇ. ಯವಾನಿ ೧: “ ಅಜಮೋದಾ, ಉಗ್ರಸೆಂಧಾ. 
ಬ್ರಹ್ಮದರ್ಭಾ, ಯವಾನಿಕಾ-೪ ಅಜಮೋದದ ಹೆಸರುಗಳು. ಓಮು 
ಕಾಳು ” (1ಡ್ಯಾಂತಿ- ೦೪3). [ಸಂ. ಯುವಾನಿಕಾ] 


ಯವಾಸ (ನಾ). ೧. ಒಂದು ಬಗೆಯ ಸಸ್ವ: 


ಸುರ 
ನಸುಗುನ್ನಿ ; 


೭೫೧೫ 


ಯಶ 


“ ಯಾಸಃ, ಯವಾಸಃ , . . ದುರಾಲಭಾ _ ೧೦ ತೀಟಕಸಂಧಿ ಹೆಸರು 
ಗಳು” (೧. ೧): - ೨. ಒಂದು ಬಗೆಯೆ ಖದಿರವೃಕ್ಷ. 
೩. ಬೇವಿನ ಮರ : “ ಯವಾಸಃ - ಬೇವು” (೬49: 0:0). [ಸಂ.] 

ಯವಿಷ್ಯ (ನಾ). (ಅಣ್ಣತಮ್ಮಂದಿರಲ್ಲಿ) ಎಲ್ಲರಿಗಿಂತ ಕಿರಿಯೆವನು ; 
ಕಿರಿಯ ಸಹೋದರ." ೫9.) 

ಯವೀಯಾಂಸ (ನಾ). = ಯವಿಷ್ಯ : ಯೆವೀಯಸ್‌ಎಯವೀಯಾಂಸನು, 
ಯವೀಯಸ್ಸು, ಯವ್ಯಿಯನು (ಕೂಕುಗ: 00೭). | ಸಂ. ಯವೀಯಸ್‌] 

ಯವೆ, (ನಾ). ಜವೆಗೋದಿಯನ್ನು ಬೆಳೆಯುವ ಭೂಮಿ : “ ಜವೆಯ 
ಕೆಯ್‌ ಯವೆಯಕ್ಕು " (ಗಣ. 36-4): [ಆ ಸಂ. ಯವ] 

ಯವೈೆ (ನಾ). ೧. ಒಂದು ಬಗೆಯ ಗೋದಿ; ಜವೆಗೋದಿ : ” ಯವೆ. 
ಯಿನಲು ಜವೆ” (ತುಂ10- 000-8) ; ಆಕಳಿಗೆಮ್ಮೆಯಂ ಯು [8೫: ಜ] 
ವೆಗೆ ಗೋದುವೆಯಂ ತುರಗಳ್ಕೆ ಕತ್ತೆಯಂ . . , ಪ್ರತಿ ಮಾಡಿದನೋರ್ವ 
ಜೀಯನೆಂದೇಕೆಯೊ ಮೂ: ವರ್‌ (ಸಮತ. 
[೫೫ಂ. ಜ]ವೆ ದಿವ್ಕೌಪಧಿ ತಕುಸುಮಂ ಸಿದ್ಧಾರ್ಥಮಾರ್ದ್ರಾಕ್ಷತಂ 
* ಎಂಬಿವಜ30 ತೆಕ್ಕನೆ ತೀವಿ ಪೊಂಬರಿಯಣಂ ಚೆಲ್ವುದುದು (ಗಂ. 
ಚಳಿಸಿ ಅಕ್ಕಿ ಮಾಡಿ ಕುದುರೆಗೆ ತಿನ್ನಿಸುವುದು 
(ಕ್ಕೇ: ೩-೦). ೨. ಉದ್ದವನ್ನು ಅಳೆಯುವ ಒಂದು ಪ್ರಮಾಣ; 
ಅಂಗುಲದ ಎಂಟನೆಯ ಒಂದು ಭಾಗ: ಮೂಜುತಿಲಕೊಂದು 
ಯವೆ . ಆ ಯವೆ ಮೂಜ ಸೇರಿಸೆ ತದಂಗುಲವ ನಾಲ್ಕ 
ಕೂಡಲು ಮುಷ್ಟಿ (ಈಾಸ್ಕರ- 3೨-೪); ಆ ಯೂಕವೆಟಾದರೆ ಒಂದು ಯವೆ 
ಯೆಸಿಸಿಕೊಂಬುದು (680. ೬6-9): ೩. ಒಂದು (ಗೋದಿ ಕಾಳಿನಷ್ಟು) 
ತೂಕದ ಪ್ರಮಾಣ : ಯವೆ ನಾಲ್ಕು ಐದಾರು ಸವನಿಸಿದ ಗಾತ್ರದಿಂದವ 
ತವಕೆ ತೂಕ ತಂಡಿಲ ಪ್ರಮಾಣದೊಳಿರಲು ತವೆ ಮೌಲ್ಯ ಪನ್ನೆರಡು 
ಪದಿನುರು ವಿಂಶತಿಯೊಳನುವರಿಸಿ ಪೇಳ್ವುದದನು (6ತ್ಕಳಾ- 8-೦೭). 
[ಸಂ. ಯವ] 
ಯವ್ಯ (ಗು). ೧. ಜವೆಗೋದಿಯನ್ನು ಬೆಳೆಯಲು ಯೋಗ್ಕವಾದ.- 
- ಹಿತವಾದ. ೨. ಜವೆಗೋದಿಯನ್ನು ಬಿತ್ತಿದ. (ನಾ): ೩. ಜವೆಗೋದಿ 
ಯನ್ನು ಬೆಳೆಯುವ ಭೂಮಿ : * ಜವೆಯ ಕೆಯ್‌ ಯವ್ಯವೆಂಬುದು " 
(ಶಉಯು- 3೬-೪): ಲೀಲೆಯಿನದಜ ನೆಲಂ ಏರಿಪುಲಿಸಿದುವು ಕಣ್ಣೆ ನಾಡೆ 
ಮೌದ್ಗಂ ಮಾಷ್ಯಂ ಶಾಲೇಯಂ ವ್ರೈಹೇಯಂ ತೈಲೀನಂ ಳೌದ್ರವೀಣ 
ಮೌಮ್ಯಂ ಯವ್ಯಂ (ಶಂರ್ರಥ್ರ- ೦-೯೧). [Xo.] 

ಯವ್ವನ (ನಾ) ಹರಯ ; ಪ್ರಾಯ; ತಾರುಣ್ಯ : ನಿಮ್ಮ ರೂಪುಂ 
ಯವ್ವನಮುಂ ಲಾವಣ್ಮಮುಮಂ ಕಂಡೆಂ (ಕ್ಮ. ೬೩-೦೦; ಆ ಯವ್ವನ 
ದೊಳವರೆ ಚರಿತಂ ಕರಂ ಪೊಸತು (866. ರೇ: ೯-೩)- 
ಪರಾ. [ < ಸಂ. ಯೌವನ] 

ಯವ್ವನಶಾಲಿ (ನಾ). ತರುಣ ; ಯುವಕ : ದೊಡ್ಡವಂಶದಲ್ಲಿ ಹುಟ್ಟಿ 
ಯವ್ವನರಾಲಿಗಳಾಗಿರುವರನೇಕರು. , ಅಮಿತವ್ಯಯ ಮಾಡಿ 
ಕಷ್ಟಕ್ಕೀಡಾಗುವರಲ್ಲವೇ ? (೪0೪: 1, ೨). [ ಎ. ಸಂ. ಯೌವನಶಾಲಿನ್‌] 

ಯವ್ವನಿಗ " ಜವ್ವನಿಗ ' ನೋ. 

ಯವ್ವನಿಗತನ: (ನಾ)- ಹರಯ ; ತಾರುಣ್ಯ ; ಯವ್ವನಿಗತನದಲ್ಲಿಯೇ 
ಆ ಜಾತಿಗೆ ರಾಸಭವೆಂದೇ ಅಭಿಧಾನವಹುದು (ಹುಂತ್ರಕ. ೦೦-೪). 

[ಯವ್ವನಿಗ (ಎ. ಜವ್ವನಿಗ) 4 - ತನ] 
ಯವ್ವನೆ ` ಜವ್ವನೆ' ನೋ. 


00030); ಯ 


೦೦-೪೪) ; ಯವೆಯ; 


* ಜವ್ವನ " 


ಯಶ (ನಾ). ೧. ಖ್ಯಾತಿ: ಕೀರ್ತಿ; 'ಪೊಬಲೊಳ್‌ ನೆಗಲ್ಲ 
ಪಂಡಿತರ್ಕಳೊಡನೆ . ವಾದಂಗೆಯ್ದು ಗೆಲ್ಲು ವಶದಿಶೆಗಳೊಳೆಲ್ಲು ತನ್ನ 


ಪಾಂಡಿತ್ಯದ ಯಶವ: 


ಪಸರಿಸಿ (ಕತ್ಮಾಕಾ- ೬೪.30): ಕಾರ್ಯಕ್ಕೆ ಯಶವು 


ಯಶಂಬಡೆ 


ದೊರೆತಾಗ ಸಂತೋಷನಾಗರದಲ್ಲಿ ಮಾಯುವುದು , , 
ಬುದ್ಧಿ (ರುಸ: 006), 3. ಗೆಲವು: 
ಪರಾ. [ಸಂ. ಯಶ] | 
ಯಶಂಬಡೆ (ಕ್ರಿ). ಗೆಲವನ್ನು ಗಳಿಸು ; ವಿಜಯಿಯಾಗು : ಒಡನೆಯವ 
ರೊಂದೆ. ಮಾರ್ಬ್ವಲವೆಡದುಡಗದೆ ಪೊಗಟಕಿ ತಾಗಿ ತಳ್ತಿಟ್‌ದು ಯಶಂ| & 
ಬಡೆದಂ ಗೊಗ್ಗಿ (ಎ4. ಸಗಾತಳೃತೆ. ೬-8 ; ತು. 920), 
ಯಶಃಪಟಹ (ನಿ). ಒಂದು ಬಗೆಯ ವಾದ್ಯ ; ಢಕ್ಕೆ: ಮದನಯಶಃ 
ಪಟಹಧ್ವನಿ ಪುದಿಯೆ ವಿಯಚ್ಚರನ ಕ್ಕೂಮಂ ಹೃದಯಕ್ಕೆಯ್ದಿದುದಿಲ್ಲ 
ದಿದ್ಕವಚನಂ- (ಶಂಠಾನಾ. 9). ' ಯಶೋದುಂದುಭಿ ` ಹೋ. [10.11 
ಯಶಃಪಿಂಡ (ನಾ). ೧. ಕೀರ್ತಿಯ ಸಮೂಹ. ೨. ಅತಿಶಯವಾದ | 
ಕೀರ್ತಿಯನ್ನು ಪಡೆದವನು ; ವಿಪುಳಯಶಃಪಿಂಡಂ ಪಣ್ಯಪುಂಜಮಾ। 
ಶತ್ರಧಾಮಧುಮಂ ತಾನಾ ನೃಪಸುತಂ (ಅಂತು. ೮-೪೪). (೫೦.1) 
ಯಶಸ್ಕರ (ಗು). ೧. ಕೀರ್ತಿಯನ್ನು ತರುವಂತಹ ; ಶ್ರೇಯಸ್ಕರವಾದ- 
(ನಾ). ೨. ಶ್ರೇಯಸ್ಕರವಾದುದು : ಅಪಪಾದವೆನಿಪುದು ಕಡು: ಪ! 
ವಾದರು ಅಮ ನಮಗತಿ ಯಶಸ್ಕರವು (೩೫ರ. ೨೨8-09). [xo.] 
ಯಶಸ್ಕೀರ್ತಿ, (ನಾ). [ಜೈನ] ಎಪ್ಪತ್ತೆರಡು ನಾಮಪ್ರಕೃತಿಗಳಲ್ಲಿ ಒಂದು; | 
ಜೀವನಿಗೆ ಲೋಕದಲ್ಲಿ ಕೀರ್ತಿ ಹಬ್ಬುವಂತೆ ಮಾಡುವ ಪ್ರಕೃತಿ :} 
ಅನ್ಕತರ ವೇದನೀಯ , . - ಬಾದರಯಶಕ್ಕೀರ್ತಿರುಚ್ಛೆರ್ಗೊತ್ರ 
ತೀರ್ಥಕರೆ : ನಂಮಂಗಳೆಂಬ ಪದಿಮೂಜುಂ ಪ್ರಕೃತಿಗಳುಮುಂ ನಿರ್ಮೂಲ 
ಕೆಡಿಸಿ (60ಫಿ- 0೬-೪೯ ನ) ; ವೇದನೀಯ , , , ಯಶಸ್ಥೀರ್ತ್ಯಯಶಸ್ಕೀರ್ತಿ 
ನಿರ್ಮಾಣ ನೀಚೈರ್ಗೊತ್ರಂಗಳಿಂಬೆಟ್ಟತ್ತೆರಡುಂ ಪ್ರಕೃತಿಗಳ ದೂರೀಕೃತಂ 
ಮಾಡಿ (ಕುರಾಶಾ- 04-40 ತ). [ಸಂ.) 
ಯಶಸ್ತಂಭ (ನಾ). ಗೆಲುವಿನ ಸ್ಮಾರಕವಾಗಿ ನಿಲ್ಲಿಸುವ ಕಂಬ ; 
ವಿಜಯಸ್ತ ನೀಮುಂ ಇಲ್ಲಿಯೆ ಬೀಡುವಿಟ್ಟು 
ನಿಜೌಸಲ್ಫೇಟ್ಮುಂ ಯಶಸ್ವ್ರಂಭಮಂ (ತತ್ತಥೆ.ಓ-ಂ೬)- [ಸಂ.] 
ಯಶಸ್ವಿ (ಗು). ೧: ಶ್ರೇಯಸ್ಸನ್ನು. ಪಡೆದ ; ಹೆಸರುವಾಸಿಯಾದ. 
೨. ಅತ್ಯುತ್ತಮವಾದ. (ನಾ). ೩. ಗೆಲುವನ್ನು. ಪಡೆದುದು ; 
ಜಯೆಪ್ರದವಾದುದು ; ನಮ್ಮ ಚಲಚಿತ್ರಗಳಲ್ಲಿ ಹತ್ತು ಹದಿನೈದಕ್ಕೆ 
ಕಡಿಮೆ ಹಾಡುಗಳಿಲ್ಲದಿದ್ದಲ್ಲಿ ಅವು ಯಶಸ್ವಿಯಾಗಲು. ಸಾಧ್ಯವೇ ಇಲ್ಲ 
(ಉರೆದ- ೩48)- [ಸಂ, ಯಶಸ್ವಿನ್‌] i 
ಯಶಸ್ಸು (ನಾ). ಕೀರ್ತಿ ; ಖ್ಯಾತಿ: ಯಶ. ,ಯಶಸ್ಸು ; ' ತೇಜ, 
ತೇಜಸ್ಸು ; ವಯ, ವಯಸ್ಸು (ಕರುವ. ೪೩ ಪ್ರಯೋ) ; ಕವಿಗಳು ಬೆಳಗಿದ 
ರಾಜರೆ ಯಶಸ್ಸು ಸ್ಥಿರವಾಗಿರುತ್ತದೆ (ಶಾರರ. ೪೪೩). [ಸಂ. ಯಶ] 
ಯಶೋದುಂದುಭಿ (ನಾ): ಯಶಸ್ಸನ್ನು ಸಾರುವ ವಾದ್ಯ ; ವಿಜಯ 
ದುಂದುಭಿ: ಪ್ರಕಟ ಯಶೋದುಂದುಭಿ ಸಿಂಹಾಸನಸುರದುಂದುಭಿ 
ಪತಿಚರಣಕಮಳಭೃಂಗಂ ಪಂಪಂ (6. 0-4೩). [ಸಂ.] 
ಯಶೋದೆ (ನಾ): ೧. ಯಶಸ್ಸನ್ನು ಕೊಡುವವಳು. ೨. ಕೃಷ್ಣನ 
ಸಾಕುತಾಯಿ ; ನಂದಗೋಪನ ಹೆಂಡತಿ; ಮತ್ತೊಂದು ಸಮಯದೊಳೀ 
ಪಾಲ್ಗುಡಿಯಲೊಲ್ಲದಾಟಗುಟ್ಟುವ ದಾಮೋದೆರನಂ ಯಶೋದೆ ಕಂಡು 
(810- ೩-80 ವ) ; ಯಶೋದೆ ನಿನ್ನ ಕಂದಗೆ ಏಸುರೂಪವೆ (ಕೃರಂದ.. 
೪-೦೦೮ 1ನ). ೧, ೨: ಅಬ್ಭಿಶಯನ ಗಡ: ನಂದನನೀ ಮನೋಹರ 
ಕ್ರೀಡನನೆತ್ತಿಕೊಂಡು ಮೊಲೆಯೂಡಿದ . . , ಭವತ್ಸತಿ ಯಶೋದೆ ಕುಲಕ್ಕೆ 
ಯಶೋದೆಯಲ್ಲಳೇ (೩ಗ2. ), [ಸಂ. ಯಶೋದಾ] 
ಯಶೋಧನ (ನಾ)- ಕೀರ್ತಿಯೇ ಧನವಾಗಿರುವವನು ; ಮಹಾ. 
ವಂತ : ಬಜುವನನಾಜಿಶ್ರುಂತನಂ ಯಶೋಧನನಿಜ್‌ಯಂ 
[೫ಂ.] 


- ಮಂಕು ಮಾನವ; 
ವಿಜಯ ; " ಯಶಂಬಡೆ '| 


[ಯಶ ೬ ಪಡೆ] 


10 


15 


38 


30. 


ಖ್ಯಾತಿ 
(ಶಾಂತಿಫ್ರ.- ೪-30)- 


೭೫೧೬ 


ಉಪ್ಪಿ 


ಯಶೋಧರ (ನಾ). ೧. ಕೀರ್ತಿಯನ್ನು ಹೊಂದಿದುದು. ೨. [ಜೈನ] 
ತಮೂರಂ ಇಂದ್ರಕಗಳಲ್ಲಿ ಒಂದು ; ೧. ಹತು. ೨. 
ವಿಮಳಂ ., ೫೬. ಯಶೋಧರೆಂ , .. ಅಜವತ್ತಮೂಣು 
ಇಂದ್ರಕಂಗಳ ಪೆಸರ್ಗಳ (ಕತ್ತೃತ್ತ- 34). [ಸಂ.] 
ಯಶೋಧಿಕ (ನಾ). ಅಧಿಕವಾದ ಖ್ಯಾತಿಯನ್ನು ಪಡೆದವನು : ಕುಲಜ 
ನೀತನೆ ಪಂಡಿತನೀತನುಜ್ವಲಯಶೋಧಿಕನೀತನೆ (ಕರರ, 0-04). [ಸಂ.) 
ಯಶೋನಿಧಿ (ನಾ). ಕೀರ್ತಿಗೆ ನೆಲೆಯಾದವನು ; ಮಲ್ಲಪಾರ್ಯನು 
ಮುದಾತ್ತಯಶೋನಿಧಿಪುನ್ನಮಾರ್ಯನುಂ ಸವ ತಪದೆಂತು ಘೇಟಾಸಿದರ್‌ 
(3ಾಂತತ್ಯ: ೦೩) ; ಆ ಯಶೋಗಿಧಿಗೆ ವಲ್ಲಭೆಯಾದಳ* ಪಾಯುವೇಗೆ 


(ನರ್ಥಪು. ೩-೦೬) [ಸಂ.] 
ಯಶೋನಿಳಯ (ನಂ). ಯಶೋನಿಧಿ ; ಪ್ರಕಟ ಯಶ್ಯೋನಿಳಯರೀ 
| ತಾರ್ಕಿಕಚೂಡಾಮಣಿಗಳ್‌ . . , ಆಕಳೆಂಕದೇವರ್‌ (ಸುಕುಟೂ, 0-49). 


[ಸಂ.. ಯಶೋನಿಲಯ] 
ಯಶೋಭಾಗಿ (ನಾ). ಕೀರ್ತಿಯುಳ್ಳವನು ನ ಕಾದಿ ರುಜಸುತರೊಳ್‌ 
* * ಏಂ ಭೀಷ್ಮಂ ಯಶೋಭಾಗಿಯೋ (ಕಣ. ೦.೬೪). 
[ಸಂ. ಯಶೋಭಾಗಿನ್‌] 
ಯಶೋರ್ಥಿ (ನಾ). ಶ್ರೇಯಸ್ಸನ್ನು ಬಯಸುವವನು : ಧರ್ಮ 
ಪುತ್ರನಪ್ಪ ಯುಧಿಷ್ಠಿರಂ ಧರ್ಮಾರ್ಥಿಯುಂ. ಯಶೋರ್ಥಯುಮಾಗಿ ರಾಜ 
ಸೂಯಯಾಗಂ ಮಾಡಲುದ್ಯೋಗಂಗೆಯ್ನು (ಶಂಸಕಂ- ೨೩೩ -೨0), 
[ಸಂ. ಯಶೊರ್ಥನ] 
ಯಶೋವಂತ (ನಂ). ಕೀರ್ತಿಶಾಲಿಯಾದವನು ; ಯಶೋದಂತನಾಗು, 
ಅಪ್ರತಿಮ ವೀರನಾಗು, ಮಹಾತ್ಕಾಗಿಯಾಗು (ಗಣ. 99). 
[ಸೆಂ. ಯಶೋವತ್‌] 
ಯಶೋವತಿ (ನಾ): ಖ್ಯಾತಿಯಿಂದ ಕೂಡಿದುದು ; ಕೀರ್ತಿಯಿಂದ 


| 


ಕೂಡಿದುದು : ದ್ವಾರವತಿಯು ಯಶೋವತಿಯಾದ ಮಹಾಪಟ್ಟಣ 
ವಾಯಿತು (೫ಕರಾ: 030). [ಸಂ. ಯಶೋವತೀ] 
ಯಪ್ಪಿ (ನಾ) ೧. ಕೋಲು; ಬಡಿಗೆ: ತ್ರಿಶೂಲಂ ಕೊಡೆಯ 


ಕಾವಾಗೆ ಖಟ್ವಾಂಗಂ ಯಸ್ಪಿಯಾಗೆ... ಮಹಾವೃದ್ಧನಾಗಿ (ಪಂ೦ರೆ, 
೬-೦೬ ಠ) ; ದರ್ಪದಿಂ ಮುಂದುಗುಣದ ಗಾಂಪರೆನಿವರ್‌ ಪಳಿವರೆಂದು 
ಸಮ್ಮಕ್‌ಕಾವ್ಯಮಂ  ರಟಚಿಸದಿರ್ವರೇ ದಿವ್ಯಮಂತ್ರಂ ಕೆರ್ಪು ಯಬ್ಬ 
ವಾಗ್ಭಂಧನಂಗಳ" ತಮಗಿರೆ (ಕರ್ಮಣ. 0- ” ಅಂಧಯಪ್ಪಿ ` ಪರಾ. 
೨. ಕಂಬ; ಸ್ತಂಭ. ೩.ಗದೆ; "ಯಜ್ಪಿಃ, ಪಟ್ಟಿಶಃಟ 
ಗದಾದಂಡಃ, ಚಕ್ರಂ -ಇವು ಮೊದಲಾಗುಳ್ಳುವು ಕೆಯ್ಮುಗಳ ಭೇದುಗಳ್‌'' 
(ಹಾಯು. ೭೪.೩೨೨) ; ಕುಮಾರನೆಂ ಯಬ್ಬ ಮುನ್ಚಿ ಪ್ರಹಾರಾದಿಗಳಿಂ 
ಗೆಲ್ವಿರ್ದೊನನೆತ್ತಿಕೊಂಡು (5. 8೩-3೬). ೪. ಬಾವುಟದ ಕಂಬ p 
ಧ್ವಜಸ್ತಂಭ. ೫. ಕಾಂಡ ; ದಂಟು, ೬. ಮರದ ಕೋಟಿ. -ರೆಂಬೆ. 
೭. ಕತ್ತಿಯ ಒಡಿ. ೮. ದಾರ ; ಎಳೆ. ೯. ಮರಣ ಹೊಂದಿದವರ 
ಜ್ಞಾಪಕಾರ್ಥವಾಗಿ ನಿಲ್ಲಿಸುವ ಸ್ಮಾರಕಸ್ತಂಭ. ೧೦. ಮುತ್ತು ಮೊದ 
ಲಾದುವುಗಳ ಸರ,-ಹಾರ : “ ದೇವಚ್ಛಂದಂ ಯಪ್ಟಿ ಶತುವಚ್ಛಿನ್ನಂ 1 
(ಪ್ರೋ. ೭-4) ; ಕೈವಲ್ಮಬೋಧರಮಾ ಮೌಕ್ತಿಕಹಾರಯಜ್ಬ , , , 
ವಿದ್ಯಾನಟಿ ನಾಟಕಂ ನಲಿಗೆ ಮತ್ಯಾವೃಸ್ಥಲೀರಂಗದೊಳ್‌ (ಶುರು. ೧-೬). 
೧೧. ದೇವಪೂಜೆ ; ದೇವತಾರ್ಚನೆ ; ** ಇಷ್ಟಿ, ಯಬ್ಬಃ . , , 
ಯಾಜ್ಯಂ - ಈ ೧೦ ದೇವರ ಪೂಜಿ” (ಕಾಕ್ಕ್ಕ. 0೬೦). ೧೨. ತೆಳು 
ವಾದುದು ; ತೆಳ್ಳಗೆ ಇರುವುದು : `ಅಂಗಯಷ್ಟಿ' ಪರಾ. 
೧೩. ಒಂದು ಬಗೆಯ ಔಷಧೀಸಸ್ಯ ; ಅತಿಮಧುರ ; “ ಯಷ್ಪಿಃ 
ಯಬ್ಬವಂಧುಕ” (೬49. ೧೩೦). [ಸಂ.] 


ಯಷ್ಪಿಕೆ 


ಹ್‌ 
ಮುತ್ತಿನ 


ಯಜ್ಟಿಕೆ (ನಾ)- ೧: ಕೋಲು ; ಬಡಿಗೆ. ೨. (ಒಂದೆಳೆಯ 
ಹಾರ: " ಏಕಯಪ್ಪಿಕೆ' ಪರಾ. (ಸಂ. ಯಪ್ಪಿಕಾ) 

ಯಪ್ಪಿಮಧು (ನಾ)- ಒಂದು ಬಗೆಯ ಔಷಧೀಸಸ್ಯ, [ಸಂ] 

ಯಷ್ಟಿಮಧುಕ (ನಾ). ಇ ಯಷ್ಟಿಮಧು “ಮಧೂಕಯಪ್ಟೀ, 
ಮಧುಯಷ್ಟಿಕಾ - ಈ ಯೆರಡುಂ ಯಖ್ಸಿಮಧುಕ'' (೬49- 630); 
ದ್ರಾಕ್ಷಿ ಮಧು ಖಂಡಶರ್ಕರೆ ಗ್ಯೋಕ್ಷೀರಂ ಯಷ್ಟಿಮಧುಕಮಿವು ಪಿತ್ತಹರಂ 


(6ಕ್ಕಶಾ- ೬94): [ಸಂ, ಯಬ್ಬಮಧುಕಾ] 
ಯಷ್ಟೃ (ನಾ). ಯಾಗ ಮಾಡುವವನು ; ಯಜ್ಞಕರ್ತ, ಸಂ] 
ಯಸ (ನಾ). ಒಳ್ಳೆಯ ಹೆಸರು; ಕೀರ್ತಿ: ಯಂಸಕ್ಕೈನಲ್ಲಾತಂ 


(332%, XL [ಆ ಸೆಂ. ಯಶಸ್‌] 
ಯಹೂದ್ಯ. ಯೆಹೂದಿ; ಯೆಹೂದ್ಯ (ನಾ). ಪ್ಯಾಲಸ್ಟ್ರೈನ್‌ ಅಥವಾ 
ಇಸ್ರೈಲ್‌ ದೇಶದಲ್ಲಿ ವಾಸಿಸುವ ಒಂದು ಕುಲದ ಹೆಸರು ಮತ್ತು ಆ 
ಕುಲಕ್ಕೆ ಸೇರಿದ ವ್ಯಕ್ತಿ : ಪಶ್ಚಿಮದಲ್ಲಿ ಸುಮಾರು ಒಂದು ಲಕ್ಷ್ಮ -ಪಃರಿಸೀ 
ಜನರೂ ಕೆಲಮಂದಿ ಜೂಜನರೂ (ಯಹೂದ್ಮರೂ) ವಾಸವಾಗಿದ್ದಾರೆ. 
(ಕೂಗೋ. ೬೦) ; ಮತ್ತೊಬ್ಬ 'ಯಹೂದ್ಯೆ ಕುಟುಂಬಕ್ಕೆ ಸೇರಿದವನು 
(ಶ್ರಮ, ೨೩) - ಯೆಹೂದಿ: ಯುನಾನಿಯರ ಮೂಗು ಒಂದು ತೆರನಾಗಿದ್ದಲ್ಲಿ 
ರೋಮನರ, ಯೆಹೂದಿಯರ, ನೀಗ್ರೋಗಳ ಮೂಗುಗಳು ಬೇರೆಬೇರೆ 
ಯಾಗಿರುತ್ತವೆ (8 2ಕ್ಮ, ೨೨೦). ಯೆಹೂದ್ಯ : ಇದೊ ಲೆಹೂದ್ಯರೆ 
ಇವನೊಳೇನುಮುಪರಾಧವಂ ಕಾಣೆ (ಗೊಕ್ಕೂಕಾ, ೩-048) ; ಯೆಹೂದ್ಯರು, 
ಮುಸಲ್ಮಾನರು ಮತ್ತು ಕ್ರೈಸ್ತರು ಇವರ ವಿನಾ ಉಳಿದ ಎಲ್ಲಾ ಜನಾಂಗ 
ದವರಲ್ಲಿ ಈ ಸಿದ್ಧಾಂತ ಪ್ರಚಾರದಲ್ಲಿತ್ತು (ಠೇಚಿತ್ಮ. ೦೮೪): 
[+-ಹೀಬ್ರು. ಯಹೂದೀ ; ಲ್ಯಾಟಿನ್‌, ಇಯೂದ್ಕುಸ್‌./ಇಂ. 30%] 
ಯ್ಯಾ. " ಯಾವುದು ' ಪರಾ. 
ಯಾ, (ಅ)- ಅಥವಾ ; ಇಲ್ಲದೆ: ಅಂಥ ಪಾವತಿ ಯಾ ಸಮಾಧಾನವು 
ಗ್ರಾಮ ಮುನಸಿಫರಿಂದ. . . ನಮೂದು ಮಾಡಲ್ಪಡಬೈಕು (ಗ್ರಾವೂಳ- ೩೪), 
[.-ಪಾರ, ಓಂ. ಮರಾ. ಯಾ] 
ಯಾಂಡು (ನಾ). ವರ್ಷ ; ಸಂವತ್ಸರ : ಶ್ರೀರಾಜೇನ್ನ ಚೋಟದೇವರ; 
ಯಾಣ್ಣು ೧೯ ಬಾವುದಾ ಸಕವರಿಷ ೯೫೩ನೆಯ. . . ಬ್ರಿಹಸ್ಪತಿವಾರದನ್ನು 
(5-60. ೦೯೪೦. ೨೫-೬; 2000): ಶ್ರೀ ರಾಜೇನ್ಹ ;ಚೋಳದೇವರ್ಗ್ಗೈ ಯಾಣ್ಣು 
ಇರ್ಚ್ಪತ್ತ ನಾಲ್ಕಾವುದು (2೪.೩, ಕೋಲರ,0೪-೩; 1095). "ಇಯಾಂಡು', 
'ಏಡು`..` ಮೊನೆಯೇಡು' ಪರಾ: 
[ದೇ.॥ ತಮಿ, ಯಾಣ್ಮು ; ಮಲ, ಎನ್ನು ; ತೆಲು, ಐಡು] 
೨. ಯಂತ್ರದಿಂದ 
ತಯಾರಾದ ; ಯಂತ್ರಸಿದ್ಧವಾದ. (ನಾ). ೩. (ಭೂತ. ವಿಶಾಚಿಗಳ 
'ಡಾ ಪರಿಹಾರಕ್ಕಾಗಿ) ಯಂತ್ರ ಬರೆದು ಕಟ್ಟುವವನು : ಯಾಂತ್ರಿಕನ 
ಯಂತ್ರ ಮಂತ್ರ ಸಂಬಂಧದಿಂದ ಪಿಶಾಚೆಗ್ರಸ್ತನ ಪಿಶಾಚಿಯು ನಯನ 
ದಷ್ಟ ತೆಅನಂತೆ (ಕನ್ನ. ಕ. ೦೯೪೦). ೪. (ಆಲಂ) ಯಂತ್ರದಂತೆ. 
ಕೆಲಸ ಮಾಡುವಿಕೆ ; ಯಾವ ವಿವೇಚನೆಯೂ ಇಲ್ಲದಿರುವಿಕೆ : ಮೌಢ್ಯ 
ರೀತಿಯಲ್ಲಿ ಯಾಂತ್ರಿಕವಾಗಿ ನಡೆಯುವುದು ಶ್ರೀಕೃಷ್ಣನ ಯೋಗಮತವಲ್ಲ 
(ಫಾಂದ: ೦೦೪), [ಸಂ.] 
ಯಾಕೂತ (ನಾ). ೧. ಕೆಂಬಣ್ಣದ ರತ್ನ : ಮಾಣಿಕ್ಯ ; ಪದ್ಮರಾಗ. 
೨. ಬೂದಿ ಬಣ್ಣದ ರತ್ನ : ಯಾಕೂತವೂ ಅಪೂರ್ಣ ಸ್ಪಟಿಕರೊಪವಾದ 
ಸಾಧಾರಣ ಖನಿಜವು ; ಇದಕ್ಕೆ ಬೂದಿ ಬಣ್ಣವಿರುವೆದು (ಮಂಜ: ೪೬). 
೩. ನೀಲವರ್ಣದ ಹರಳು : ಇದರೊಳಗೆ (೧೯೭) ನೀಲವರ್ಣವು 
ಮಿಶ್ರವಾಗಿದ್ದರೆ ಯಾಕೂತವೆನ್ನುವರು (ಮುಂಂಖ- ೩-೨44) - 
[೯-ಅರ. ಹಿಂ. ಮರಾ. ಯಾಕೂತ್‌ ; ಪಾರ್ಕ ಯಾಖೂತ್‌] 


೪೩-೪ ; 90). 'ಜಸ್ಮ' ಪರಾ. 


೭೫೧೭ 


48 


ಯಾಚನಕ 


ಯಾಕೆ " ಏನ್‌ ' ಪರಾ; 

ಯಾಗ (ನಾ). ೧. ಯಜ್ಞ; ಕ್ರತು: ದಿವಿಜಾಪಗೆ ನೋಡೆ ಕೂಡೆ 
ಕರ್ಪಡರ್ದೆಣೆಯಾದುದಾ ಯಮುನೆಗಗ್ಗದ ಯಾಗದ ಧೂಮದೇಲ್ಸ್‌ಯೊಳ್ಳ" 
(ಂಕಧಾ: ೬-೩) ; ವಿಗಡ ಯರಾಗಕೆ ಸಕಲ ರಾಯರು ಹಗೆ (ಕನ್ಮಾಸ. 
೨-೩೨). ೨. ದೇವಪೂಜೆ ; ಭೆಗವದರ್ಚನೆ: “ಯಜ್ಞಃ, ಯಾಗಃ 
- ೬ ಎ ಯಾಜ್ಯಂ, ಈ ೧೦ ದೇವಪೂಜೆ" (ಣಕಕ್ಕ- 0೬೪): [ಸಂ,] 

ಯಾಗಕುಂಡ (ನಾ). ಹೋಮಕ್ಕಾಗಿ ರಚಿಸುವ ಅಗ್ನಿಯ ಕುಂಡ; 
ಅಗ್ನಿಕುಂಡ ; ಯಜ್ಞಕುಂಡ : ಯಾಗಕುಂಡವನು ಬೇಗನೆ ಮಾಡಿ 
(ಕೋಗಲೆ- ೨೨-9)- [ಸಂ.] 

ಯಾಗಗೆಯ (ಕ್ರಿ). ಯಜ್ಞವನ್ನು ಮಾಡು: ಯಾಗಗೆಯ್ದಂ ಸ್ಥಪತಿ 
ಯಕ (ತುಗಂಾ . ೬೬-0೪). [ಯಾಗ + ಕಯ್‌] 

ಯಾಗದಿಕ್ಷೆ (ನಾ). ಯಂಜ್ಞ ಮಾಡುವುದಕ್ಕೆ ಮುಂಚೆ ಯಜಮಾನನಿಗೆ 
ಅಧಿಕಾರವನ್ನು ಕೊಡುವುದು ; ಯಜ್ಞ ದೀಕ್ಷೆ : ಯಾಗದೀಕ್ಷೆಯ 
ನೃಪಂ ಮಂತ್ರವಾರಿಸ್ನಾತನಾಗಿ ಬಳಿಕ. ., ಹಯಮಂ ತಿರಿಸಿ (ಕೈಖರಾ- 

[ಸಂ. ಯಾಗದೀಕ್ಷಾ] 

ಯಾಗದ್ವೇಷಿ (ನಾ). ಯಜ್ಞಕ್ಕೆ ವೈರಿಯಾದವನು ; ಯಜ್ಞವಿರೋಧಿ 
ಯಾದವನು: ಈಸು ಘನವೇ ಕೃಷ್ಣ ಯಾಗದ್ವೇಷಿಗಳು ರಿದಾಗಲೆವಗಿನ್ನೆ 
ಸಲೇ ವರರಾಜಸೂಯಾಧ್ವರಕೆ ಸಂನ್ಯಾಸ (ಕುನ್ಮಾತ- 3-೨5). 

[ಸಂ, ಯಾಗದ್ವೇಸಿನ್‌] 

ಯಾಗಧ್ವಂಸಕ (ನಾ). ಯಜ್ಞವನ್ನು ಹಾಳುಮಾಡುವವನು : ರಾಕ್ಷಸ 
ಇವ ನಿಸ್ಗೆಂಶಯನು ವಿಜಯದಲಿ ಯಾಗಧ್ವಂಸಕನ ನೇಣ ಮುರಿವುಪಾಯವ 
ಕಾಟೆ ನಾನು (ಕುವ್ಮಾತ. ೨-೨೪) - [ಸಂ.] 

ಯಾಗಪ್ಪ (ನಾ). ಕಲ್ಲನ್ನು ಸೀಳಲು ಉಪಯೋಗಿಸಂವ ಉಳಿ ; (೪. 

₹11 

ಯಾಗಮಂಟಪ (ನಾ). ಯಜ್ಞಕಾರ್ಯಕ್ಕಾಗಿ ನಿರ್ಮಿಸಿದ. ಚಪ್ಪರ : 
ಇಂದ್ರ ಪ್ರಸ್ಮಕ್ಕೆ ಉತ್ತರದಿಗ್ಸಾಗದೊಳ್‌ . . . ಯಾಗಮಂಟಪಮಂ 
ಸಮೆದು (ಕತಲ: ೩-೩೩ ನ). [4 ಸೆಂ. ಯಾಗಮಂಡಪ] 

ಯಾಗರಕ್ಷೆ (ನಾ): ಯಜ್ಞಕಾರ್ಯವು ಸುಸೂತ್ರವಾಗಿ ನಡೆಯುವಂತೆ 
ಕಾಪಾಡುವುದು ; ಯಜ್ಞರಕ್ಷಣೆ ವರಮುನೀಂದ್ರರ ಯಾಗರಕ್ಷೆ 
ಬಲವಳಿಯುತಿದೆ (ಶತ. ೪-0೦). [ಸಂ. ಯಾಗರಕ್ಷ] 

ಯಾಗವ್ರತ (ನಾ). ಯಜ್ಞದ ಆಚರಣೆ; ಯಾಗಕರ್ಮ : ಅಹಹ 
ಯಾಗವ್ರತಕಿ ಭಂಗವ ತಹುದೆ ಜೀಯ. (ಕುಪ್ಮಾಸ- ೨-೨೬). [ಸಂ.1 

ಯಾಗಶಾಲೆ (ನಾ). ಯಜ್ಞಕಾರ್ಯ ನಡೆಯಲು ನಿರ್ಮಿಸುವ ಚಪ್ಪರ; 
ಯಜ್ಞ: ಶಾಲೆ: ಪುರೋಹಿತಾನುಮಂತದಿಂ ನುಲ್ಗಾವುದದಳತೆಯೊಳ್‌ 
ಯಾಗಶಾಲೆಯಂ ನೇರ್ಪಡಿಸಿ. . , ಯಾಗಂಗಳೆಂ ನೆರೆಯಿಸುತಿರ್ದರ್‌ 
(ಉಪ 0೬-೪)- [ಸಂ. ಯಾಗಶಾಲಾ] 

ಯಾಚಕ (ನಾ)- ೧. ಬೇಡುವವನು ; ಪ್ರಾರ್ಥಿಸುವವನು : ಯಾಚಕ 
ವಾಚಕ - . . ಸಮಸ್ತಜನಕ್ಕಂ ಬೇಡಿದುದಂ ಕೊಟ್ಟು (ಸುಕುನೂ: ೬-೨೫ ನ); 
ರತುನಭಂಡುರವನು ತೆಗೆತೆಗಸಿ ಮನದಣಿಯೆ ಯಾಚರರಿಗಿತ್ತುದನೆನಗೆ. 
ಬಣ್ಣಿಸಲಳವೆ (ಉನ್ಮಾಳ: 6-00)- ೨. ತಿರುಕ; ಭಿಕ್ಷುಕ: ಯಾಚಕ 
ನಡಿಸೆಂದು ಕನವರಿಸಿ ಯಾಚಿಸಲು ನಾಚಿಕೊಂಡಂತೆ (ಸರೇ. ೩೪೭): [ಸಂ.] 

ಯಾಚಕತ್ವ (ನಾ). ಬೇಡುವಿಕೆ ; ಯಾಚನೆ : ಸ್ವಲಜ್ಞಾನ ಯಾಚಕತ್ವವು 
ಸ್ಮಲಭರಿತನ ಮುಟ್ಟ ಬಲ್ಲುದೆ (ಮೋಳಿವೂ. ೯-೩೨)- [ಸಂ.] 

ಯಾಚನಕ(ನಾ). ಎಯಾಚಕ ೧: "" ವನೀಪಕಃ ಯಾಚನಕ್ಕ, ಮಾರ್ಗಣಃ: 
ಯಾಚಕಃ, ಅರ್ದೀ ಎ ೫ ಕೇಳುವವನ ಹೆಸರು; ಬೇಡುವವನು ” 

[ಂ.] 


೩೪-೦೨). 


(hed. ೩೬೬): 


ಯಾಚನೆ 


ಯಾಚನೆ (ನಾ). ಬೇಡುವಿಕೆ ; ಬೇಡಿಕೆ; ಪ್ರಾರ್ಥನೆ: “ಅಧ್ಯೇಷಣಾ, 
ಏಷಣ್ಕು ಯಾಇಸ್ಟಾ, ಯಾಚನಾ. ಪ್ರಾರ್ಥನಾ, ಅರ್ಥನಾ-ಈ ೬ ಬೇಡುಹ” 
(ಕರಾಯ: ೩೯-೨೦೩); ಪ್ರಯತ್ನದಿಂ ಯಾಚನೆಯಂ ಮಾಡಿ ಭಕ್ತಿಯಿಂದ 
ಬ್ರಾಹ್ಮಣರಿಗೆ ದಾನವ ಕೊಡು (ಕಳುಶಾ. 56-08)... ` [ಸ೦- ಯಾಚನಾ] 

ಯಾಚಿತ (ಗು). ೧. ಬೇಡಿದ ; ಕೇಳಿಕೊಂಡ ; ಪ್ರಾರ್ಥಿಸಿದ. (ನಾ). 
೨. ಬೇಡಿ ಪಡೆದುದು; ಭಿಕ್ಷೆ: ಮೃತಮೆನೆ ಪಡೆಗುಂ ತಾಂ ಯಾಚಿತಮುಂ 
ಮತ್ತಮೃತಶಬ್ಧಮುಂ ಫಡೆಗುಮುಯಾಚಿತವರಿಂ (ಪಸ್ತುಕೋ. ೦೬೪-೦೦೮): 
೩. ತಿರುಪೆ ; ಭಿಕ್ಷಾವೃತ್ತಿ. [ಸಂ.] 

ಯಾಚಿತಕ (ನಾ). ಬೇಡಿ ಸಂಪುದಿಸಿದುದು ; ಕೇಳಿ ಪಡೆದುದು: 
“ಯಾಚಿತಕಂ, ಯಾಂಚಯಾ ಆಪ್ತಂ-೨ ಕೇಳುವುದರಿಂದ ಹೊಂದಲ್ಪಟ್ಟದ್ದು* 
ಎರವು ತಂದದ್ಮಕ್ಕೂ ಹೆಸರು” (ರಾತಿ ೨೭೪)- [ಸಂ.) 

ಯಾಚಿಸು (ಕ್ರಿ). ಬೇಡಿಕೊಳ್ಳು ; ಯಾಚನೆ ಮಾಡು: ಅಲಸದೆ 
ಯಾಚಿಪುದಕ್ಕಂ . . . ಅರ್ಹರ್‌ ಪಾರ್ವರ್‌ (46ುಕ: 00-69); ನರರುಮಂ 
ಯಾಚಿಸದ ಭಾಷೆಯಿತರಜನಕೆ ಕೈಮುಗಿಯದದು ನಿಬ್ಬರದ ಭಾಷೆ (ಇಸತ್ತ- 

ಯಾಚಿಸಿದನಂಗಮಂ ಸುತನನುಳುಹೆಂದೆನಗೆ ಸೂಚಿಸಿದನೀ 
ದ್ವಿಜಂ (ಕೈಬಂ- ೨೬-೪). [(ಸಂ. ಯಾಚನ) 4 -. ಇಸ್ಟು] 

ಯಾಜ (ನು). ಯಜ್ಞ ಮಾಡುವವನು : ದ್ರೋಣಭಯದಲಿ ಸಕಲ 
ವಿಪ್ರಶ್ರೇಣಿಯಿರೆ ಯಾಜೋಪಯಾಜರು ಪ್ರಾಣನಿಸ್ಪೃಹರಾಗಿ ಮಾಡಿಸಿದರು 
ಮಹಾಕ್ರತುವ (ಕುಠ್ಮಾಂ, ೭-೬೦). [ಸಂ.] 

ಯಾಜಕ (ನಾ). ೧. ಯಜ್ಞವನ್ನು ಮಾಡುವವನು : ಯಾಗಕರ್ತ. 
ಪಿ ಯಜ್ಞ ವನ್ನು ಮಾಡಿಸುವವನು ; ಯಜ್ಞ; ಪುರೋಹಿತ ; 
ಜತ್ವಿಕ್ಕು ; ಯಾಜಕಂ ತಾನಪ್ಪೆನಧ್ವರಕೆ (ೈಮಿಕಾ- ೩-೩೩); ಈರೆಣ್ಬರ್‌ 
ಯಾಜಕರೋರೊಂದು ದೆಸೆಯೊಳ್‌ ಸಾಮಗಾನಮಂ ಪಾಡುತುಂ 
(ಇರತಕ್ಕ. ೬೬-೪): ೩. ಧರ್ಮಗುರು ; ಪೂಜಾರಿ : ನಿನ್ನ ಜನಪದವೆ 
ನಿನ್ನ ಯಾಜಕರೆನಗೆ ನಿನ್ನನೊಪ್ಬಸುವಂತೆ ನೀನೇನ ಗೆಯ್ದೆ ೫ (ಊರ. 


0); 


3-0೨4): [ಸಂ.] 
ಯಾಜನ (ನಾ). ೧. ಯಜ್ಞವನ್ನು ಮಾಡಿಸುವಿಕೆ ; ಯಜ್ಞ 
ಕಾರ್ಯಕ್ಕೆ ತೊಡಗಿಸುವಿಕೆ ; ಬ್ರಾಹ್ಮಣನು ಆಚರಿಸಬೇಕಾದ 


ಪಟ್ಕರ್ಮಗಳಲ್ಲಿ ಒಂದು: ಭವಿಷ್ಯದ್ವಿಜನ್ಮವರ್ಣಕಧ್ಯಯನಾಧ್ಯಾಪನ 
ದಾನಪ್ರತಿಗ್ರಹ ಯಜನ ಯಾಜನ ಏಿಶಿಷ್ಟವೃತ್ತಿಯುವಂ . , . ನಿಜಚಿ 
(90g: 6-೬4 ಈ); ಯಜ[ನಯಾ]ಜನಾಧ್ಯಯನಾಧ್ಯುಪನ ದಾನ ಪ್ರತಿ 
ಗ್ರಹ '$ಟ್ಕರ್ಮ್ವನಿರತರುಂ ೬೬ ಅಪ್ಪೆ ಶ್ರೀಮನ್ಮಹಾಗ್ರಹಾರಂ ಪೂಲಿ 
ಯೂರಡೆಯ ಪ್ರಮುಖಸಾಸಿರ್ವ್ವರ್ಮ್ಮಹಾಜನಂಗಳ ದಿಬ್ಯಶ್ರೀಪಾದುಗಳ 
ನಾರುಧಿಸಿ (4%. ೪, ೪೮-೨೬: 107). ೨. ಅರ್ಚನೆ ; ದೇವಪೂಜೆ: 
“ ಇಷ್ಟಂ... ಯಾಜನಂ . . , ಯಾಜ್ಯಂ-ಈ ೧೦ ದೇವಪೂಜೆ '' 
(ms. ೧೬೦). [ಸಂ.] 

ಯಾಜಮಾನ್ಯ (ನಾ). ೧. ಯಜ್ಞಕರ್ತನಾಗಿರುವಿಕೆ : ಹುದಿದ ನಮೀತಾ 
ನುಲೇಪದ ಹೊದೆದ ಕೃಷ್ಣಾಜಿನದ ಹಸ್ತಾಗ್ರದಲೆಸಿವ ಸಾರಂಗಶೃಂಗದ 
ಯಾಜಮಾಸ್ಯದಲಿ * *- ಅಂತರ್ವೇದಿಗೈತಂದನು ಮಹಿಪಾಲ (ಉಪ. 
೬-3 ; ಯಾಜಮಾನ್ಯದೊಳೆಸೆವ ಭೂಪಾಲನಂ ಕಂಡು ವಾಜಿಗಳನೊಪ್ಪಸಿ 
ಪದಾಂಬುಜಕೆ ಪೊಡಮಟ್ಟೊಡೆ (ಕಣ: ೩-೨). ೨. ಒಡೆತನ ಎ ಯಜ 
ಮಾನಿಕೆ : ರಾಮಾಯಣದ ಕಾಲದಲ್ಲಿದ್ದ ರಾಜ್ಯಗಳೆಲ್ಲ ತಂದೆಯ ಯಾಜ 
ಮಾನ್ಯವನ್ನುಳ್ಳ ಕುಟುಂಬದ ಮಾದರಿಯಲ್ಲಿ ಇದ್ದೆಂಧವೆ (ಕಾರರ- 6) ; 
ಈ ಮನೆಯ ಸ್ವಾಮಿತ್ವ, ಯಾಜಮಾನ್ಯವೆಲ್ಲ ತನ್ನ ಪಾಲಿನದು 
(ಕಾತ್ಮಲ್ಕಿ. ೩೦೬); ತಾಯಿ ರೋಗದಿಂದ ಹಾಸಿಗೆ ಹತ್ತಿ ಮಲಗಿದ್ದಳು ; 
ಆದ್ದರಿಂದ ಅವಳದೇ ಯಾಜಮಾನ್ಯ (ಅನು. ೧೯೦). [ಸಂ] 


೭೫೧೮ 


36 


೩8 


48 


ಯಾತಕ್ಕೆ 


ಯಾಜಿ (ನಾ). ೧. ಯಾಗ ಮಾಡಿಸುವವನು ; ಯಜ್ಞ ಪುರೋಹಿತ : 
ಆರಿದ" ಯಾಜಿಗೆ ಬಾಹ್ಮಯಜ್ಞ ದಲೇಸು ಫಲ (ಗತಾ. 0೬-90); ನಾನು 
ನಿನ್ನನ್ನಿಲ್ಲಿಗೆ ಕರೆತಂದುದು ಮುಖ್ಯವಾಗಿ ಇದು ಯಾಜಿಗಳ ಸ್ಥಳವೆಂದು 
(ಆಪ: 089). ೨. ಪೂಜಿಸುವವನು; ಅರ್ಚಕ: "" ಯಟ್‌, 
ಯಾಟ್‌, ಯಾಜೀ , ,- ಯಾಯಜೂಕ್ಯ - ಈ ೭ ವೂಜಿಸುವಂ % 
(7ಕಕ್ಕ-- ೦೬೦). ೩. ಯಜ್ಞ; ಯಾಗ. ೪. £ ಯಾಜಕ ೧- 
“ಸೋಮಯಾಜಿ' ಹೋ. [ಸಂ.] 

ಯಾಜ್ಞ (ಗು). ಯಜ್ಞಕ್ಕೆ ಸಂಬಂಧಿಸಿದ; ಯಜ್ಞದ ಕಾರ್ಯಕ್ಕೆ 
ಸಂಬಂಧಪಟ್ಟ. [x೦.] 

ಯಾಜ್ಞವಲ್ಯಸ್ಮೃತಿ (ನಾ). ಪ್ರಸಿದ್ಧವಾದ ಹತ್ತೊಂಬತ್ತು ಸ್ಮೃತಿ 
ಗಳಲ್ಲಿ ಒಂದು ; ಯಾಜ್ಞವಲ್ಕ್ಯ ಎಂಬ ಮುನಿಯಿಂದ ರಚಿತವಾದ 
ಸ್ಮೃತಿ: ಯಾಜ್ಞವಲ್ಕ್ಯ (ಸ್ಮೃತಿಯು ವಿಷ್ಣುಸ್ಮೃತಿಗಿಂತ ಹಿಂದಿನದಲ್ಲ 
(ರಾರ. 20). [ಸಂ.] 

ಯಾಜ್ಞಸೇನಿ (ನಾ). ಯಜ್ಞ ಸೇನನೆಂಬ ನಾಮಾಂತರವನ್ನು ಹೊಂದಿದ್ದ 
ದ್ರುಪದರಾಜನ ಮಗಳು ; ದ್ರೌಪದಿ: ಯಜ್ಞವೇದೀಸಂಭವೆಯುಂ 
ಯಾಜ್ಞಸೇನಿಯುಂ * ಎನಿಸಿದ ಪಾಂಚಾಲರುಜತನೂಜೆ ಪವಮಾನ 
ತನೂಜನಲ್ಲಿಗೆ ವಂದು . . . ನೊಂದು ನುಡಿಯೆ. (ಗರಾಯು. 0-88 ನ): 

[ಸಂ. ಯಾಜ್ಞಸೇನೀ] 

ಯಾಜ್ಞಿಕ (ಗು). ೧. ಯಜ್ಞಕ್ಕೆ ಸಂಬಂಧಪಟ್ಟ. (ನಾ). ೨. ಯಜ್ಞ 
ಕರ್ತ ; ಯಾಜಕ: ಯಜ್ಞ! ರಿಪುಗಳು ನಿಪುಣರಿಗೆ ವರಯಾಜ್ಞಿ ಕರಿಗಾಚಾರ 
ಹೀನರು (ಕುಣತ. `00-43). ಸಿ ಯಜ್ಞ ಮಾಡಿಸುವವನು ; 
ಯಜ್ಞಪುರೋಹಿತ- ೪, (ಯಜ್ಞಕಾರ್ಯದಲ್ಲಿ ಉಪಯೋಗಿಸ 
ಲಾಗುವ) ಅರಳಿ, ಮುತ್ತುಗ ಮೊದಲಾದ ಮರ; “ 
ಅರಳಿ: ಮುತ್ತುಗ" (440. 0೬೨). [ಸಂ,] 

ಯಾಜ್ಞೀಯ (ಗು). ಯಜ್ಞಕ್ಕೆ ಸಂಬಂಧಿಸಿದ ; ಯಜ್ಞಕ್ಕೆ ಸೇರಿದ ; 
ಇದೀಗಳ್‌ ಸಮಯಂ ಯಾಜ್ಲೀಯಾಶ್ವಮಂ ಪೂಜಸಲೈ (ಉಮುಕ್ಕ. ೦೬-೪). 

[o.] 

ಯಾಜ್ಯ (ಗು). ೧. ಯಜ್ಞಕ್ಕೆ ಸಂಬಂಧಿಸಿದ. (ನಾ). ೨. ಯಾಗ 
ಮಾಡಲು ಅರ್ಹನಾದವನು ; ಯಜ್ಞಕರ್ತ | ಯಾಜ್ಯ ಯಾಜನಕೆ 
ಏರಿಸುವೊಡಂಗಿರಸನ ಸುತಂ ಪೂಜ್ಮನೆವ್ಮಾ ಕುಲದವರ್ಗೆ (ಯಣ. 3-39). 


ಜ್ಞಿಕಃ- 


೩. ಇನ್ನೊಬ್ಬರಿಗಾಗಿ ಯಜ್ಞಮಾಡುವವನು. ೪. ಅರ್ಚನೆ; 
ದೇವಪೂಜೆ : “ಇಷ್ಟಂ: ಇಷ್ಟಿ... ಯಾಜ್ಯಂ-ಈ ೧೦ ದೇವಪೂಜೆ 
(156% - ೦೬೦)- [ಸಂ,] 


ಯಾಣ (ನಾ). ಯಾನ; ಸಂಚಾರ: ಜಗಪ್ರವಾಸದ ಖಗಪ್ರಯಾಣ 
ಗುಹ್ಮಾತ್‌ ಗುಹ್ಯತರಂ ಈ ಯಾಣ (66೪. ೭-೦೩). 
[ ೬ ಪ್ರಾ. ಯಾಣ./ಸಂ. ಯಾನ] 
ಯಾತ "ಏತ್ಮ' ನೋ. 
ಯಾತ್ಮ (ಗು)- ೧. ನಡೆದ ; ಮುಂದೆ ಚಲಿಸಿದ. (ನಾ). ೨. ಹೋಗು 
ವಿಕೆ; ಹೋಗುವುದು; ಗಮನ; * ಯಾತಾಯಾತ ` ಪರಾ. 
೩, ಅಂಕುಶಪ್ರಯೋಗದಿಂದ ಆನೆಯನ್ನು ಮುಂದಕ್ಕೆ ನಡೆಸುವುದು : 
“ಅಂಕುಶ(ವಾ)ಚಾರಣಮಂ ಯಾತಮೆಂಬುದು” (ಜರಾಯು. ate). 
೪. ಕಾಲಾಳು: ಪದಾತಿ ; “ಯಾತಂ ಪದಾತಿಕಂ ಪಾಯದಳ ಪತ್ತಿ 
ಪದಾಜಯ ಪದಿಕನೆನೆ ಕಾಲಾಳ್‌” (ಮಂಗಾ, 62-2೬), 
[ಸಂ.] 


ಪಾದಾತಂ 


ಯಾತಕೆ " ಏನ್‌; ' ಪರಾ. 


ಯಾತಕ್ಕೆ * ಏನ್‌, ಪರಾ. 


ಯಾತನ 


ಯಾತನ (ನಾ). ತೀವ್ರವಾದ ಹಿಂಸೆ; ಯಾತನೆ: 
ಕಾರಣಂ ದಂಡಣೆ(ನೆ)ಯೆನಿಕ್ಕು” (ಮಂಗಂ- ೨೦೬-೦); ಪೆಣ್ಣದ 
ಬಿಟ್ಟು ಅಂತಕನ್ನ ಯಾತನದಿ ನೀ ಕಷ್ಟಪಟ್ಟು (ಫ್ರರಂರ. ೩-0೪-೩): 

A [ಸಂ. ಯಾತನಾ] 

ಯಾತನೆ (ನಾ): ತೀವ್ರವಾದ ಹಿಂಸೆ ,-ಬಾಧೆ: ಉತ್ಕಟವಾ। 
ದುಃಖ: “ಯಾತನೆ ಗುರುವೇದನೆ” (ಚಕ್ತುಕೋ- 30-00) ; ನಮ್ಮ 
ಎರಡು ಕಣ್ಣುಗಳಲ್ಲಿ ಯಾವುದನ್ನು ಚುಚ್ಚಿದರೆ ತಾನೆ ಯಾತನೆಯಾಗುವು 
ದಿಲ್ಲಿ? (645. ಸ. ೦೮): ಅವಳು ಅನುಭವಿಸಿದ ಮಾನಸಿಕಯಾತನೆ 
ಯನ್ನು ಮರೆಮಾಚಲೂ ಸಹ ಪ್ರಯತ್ನಿಸಲಿಲ್ಲ (೩9: ೦೦೯): 

[ಸಂ, ಯಾತನಾ] 

ಯಾತನೆಗೊಳ್‌ (ಕ್ರಿ). ತೀವ್ರವಾದ ಬಾಧೆಗೊಳಗಾಗು.-- ವೇದನೆ 
ಯನ್ನು ಅನುಭವಿಸು: ಮನೆಯೆಂದುಂ' ಮಕ್ಕಳೆಂದುಂ. - - ತಾಪ 
ತ್ರೆಯದೊಳೆ ಕುದಿದೆಂ ಬತ್ತಿದೆಂ ಬಾಡಿದೆಂ ಯಾತನೆಗೊಂಡೆಂ ದೇವ 
(6ರ: 3೨). [ಯಾತನೆ 4. ಕೊಳ್‌) 

ಯಾತಯಾಮ (ಗು)- ೧. ಒಂದು ರಾತ್ರಿಯಷ್ಟು ಹಳೆಯದಾದ: 


ತಂಗುಳಾದ. ೨. ಹಳಸಿದ ; ಕೆಟ್ಟುಹೋದ ; ನಿಷ್ಪ್ರಯೋಜಕ 
ವಾದ... ೩. ವಯಸ್ಸಾದ ; ಜೀರ್ಣವಾದ: ಶಿಥಿಲವಾದ. 


“ ಯಾತಯಾಮಂ - ಹಳಸಿ 


(ನಾ). ೪. ಹಳಸಿಹೋದುದು : 
ನ್ದ ತಿಂದು ಜೀರ್ಣಿಸಿಹೋದದ್ದು ” 


ಹೋದದ್ದು. ಅನುಭವಿಸಿಯಾದ್ದು; 
ಮುದುಕ : ವೃದ್ಧ: “ಯಾತಯಾಮಂ 

ವೃದ್ಧರ ಸ್ಮವಿರಂ ತಾಂ” (ಐಸ್ತುಕೋ. ೫೬-೨೩), [ಸಂ.] 
ಯಾತವ್ಮ (ನಾ). ಯುದ್ಧದಲ್ಲಿ ಎದುರಿಸಲು ಯೋಗ್ಯನಾದವನು: 


(nos: 106). ೫. 


ಶತ್ರು: ಆತನಿನ್ನೆವರೆಗ (ಪ್ಯಾನರು) ಯಾತವ್ಯರುಮಾಜ್ಞಾ ವಿಧಾನ 
ಸ್ಥಾನರುಮಪ್ಪ ನಮ್ಮೊಳುದುದು ನೆಯೋಪಾಯಂ ವ್ಯವಹಾರಸಮಾಃ ನನು 


ಗಳಿಲ್ಲಿಗೇ ವಿಧೇಯಂ ಮಾಬ್ದುದೇೇದು . . - 38 
ನುಡಿದು (ತಿ: ೨-೩೬೩ ನ): [ಸಂ,] 
ಯಾತಾಯಾತ (ನಾ)- ಹೋಗುವುದು ಮತ್ತು ಬರುವುದು : ಸಂಚಾರ ; 


ಓಡಾಟ ; ಯಾಕಾಬಾತ ಮಾಡುವುದನ್ನು ಚೆನ್ನಾಗಿ ಬಲ್ಲೆನು. 
ಹೋಗೆಂದರೆ ಅಲ್ಲಿಗೆ ಹೋಗಬ: 


ಎಲ್ಲಿಗೆ 
ಬನು (66a. 10): ಊರೆ ದಾರಿಗಳಲ್ಲಿ 
ಯಾತಾಯಾತ ಒಂದು ಬಗೆಯಾಗಿ ನಿಂತೇ ಹೋಗಿದೆ (ಇಕ್ಕಕ- 9). [ಸಂ.) 
ಯಾತು (ನಾ): ೧. ದಾರಿಗೆ : ಪ್ರಯಾಣಿಕ: ೨. ರಾಕ್ಷಸ. ೩. ಪಿಶಾಚಿ- 
೪. ಮಾಟ ; ಮಾಯಾವಿ್ಯಿ. ೫. ಸೈಯತ್ಯ ದಿಕ್ಕಿನ ಅಧಿಪತಿ, 
ನಿಯತಿ : “ಯಾತು, ಯಾತುಧಾನಃ: ಕ್ರವ್ಯಾತ್‌ ರಾಕ್ಷಸಃ ರಕ್ಷಸ್‌ . . 
ಕೈಕಸೇಯಃ - ಈ ೯ ನೈಯತಿಯ ಪೆಸರ್‌” (ಕಾಯು 0೩-೬4). [ಸಂ.] 
ಯಾತುಧಾನ (ನಾ). ೧. ಇ ಯಾತು ೨; "ರಕ್ಷ ಕೋಣಪ ನೈಯತ 
ರಾಕ್ಷಸಪುಣ್ಯಜನ ಯಾತುಧಾನ ಕ್ರವ್ಯಾದ ಕ್ಷಣದಾಚರರೆಂದು ಸದೃಕಾರ್ಥಂಗಳ್‌ 
ನಿರಾಟ ಪರ್ಯಾಯಂಗಳ್‌” (ಫತ್ತುಕೋ: 6-93). ೨. ಎ ಯಾತು ೩. 
೩. ಎ ಯಾತು? : "ಯಾತು, ಯಾತುಧಾನಃ ಕ್ರವ್ಯಾತ್‌; ರಾಕ್ಷಸಃ, 
ರಕ್ಷಸ್‌ - . . ಕೈಕಸೇಯಃ - ಈ ೯ ನೈಯತಿಯ ಪೆಸರ್‌” (ತಂಪು: 
0೩-೩೫ ; ಯಾತುಧಾನ ಕುಬೇರ ಕಿನ್ನರ ಮಾತೃಗಣ ಕರ್ಣನಲಿ ಸುಮ 
ನೋಜಾತ ಚಿತ್ರರಥಾದಿ ಗಂಧರ್ವರು ವಿಶಕ್ಷದಲಿ ಭೂತಗವೀಚೆಯಲಿ 

. ೬ ನಂರದಾದಿ ಮಹಂತಪಸ್ವಿಗಳತ್ತಲಾಯಿತು (ಕುವ್ಮಾಕ- ೨೨-೮). [ಸಂ.] 
ಯಾತೃ (ನಾ). ೧- ಎ ಯಾತು ೧. ೨. ರಥವನ್ನು ನಡೆಸುವವನು ; 


35 


ಪ್ರೇತ: ರಕಾಃ, ಪ್ರೇತಃ- ಯಾತ್ಯಾಃ. ಆಅತಿವಾಹಿಕ - ಈ ೪ 
ನಾರಕರ್‌್‌ (ಹರಡಿ. 004-೩) - [ಸಂ. 
ಯಾತ್ರಾದಾನ (ನಾ): ೧. (ರಾಜನು ತನ್ನ) ಪ್ರಯಾಣದ ಆರಂಭ 


ಕಾಲದಲ್ಲಿ ಮಾಡುವ (ನವಧೂನ್ಯಗಳ) ದಾನ: ಧರ್ಮರಾಯನು. 
ಬ್ರಾಹ್ಮಣೋತ್ತಮರಿಗೆ ಅನೇಕ ಧನಗಳನ್ನು ಯಾತ್ರಾದಾನವಾಗಿ ಕೊಟ್ಟು 
೬.೬.೬ ಹಸ್ತಿನಾಪುರಕ್ಕೆ ಹೊರಟನು (ಕೃತಾಸು ೦೨0): ೨. ರಥೋತ್ಸವದ 
ಆರಂಭದಲ್ಲಿ ಪೂಜಾರಿಯು ಕೊಡುವ ದಾನ : (೪. [ಸಂ.] 

ಯಾತ್ರಾರ್ಥಿ (ನಾ)- ತೀರ್ಥಕ್ಷೇತ್ರಗಳ ದರ್ಶನಾರ್ಥವಾಗಿ ಹೊರಟ 
ವನು; ಯಾತ್ರಿಕ: ಅನಂತರ ಕೃಷ್ಣದೇವರಾಯನು ವಾನಪ್ರಸ್ಥಾಶ್ರಮ 
ಸ್ವೀಕಾರ ಮಾಡಿದವನಂತೆ ಯಾತ್ರ್ರಿರ್ಥಿಯಾದನು (ಕರಂ. ೧೧೦). 

[ ಸಂ. ಯಾತ್ರಾರ್ಥಿನ್‌] 

ಯಾತ್ರಾಸ್ಕಳ (ನಾ). ಪುಣ್ಯಕ್ಷೇತ್ರ: ಪವಿತ್ರಸ್ಮಳ : ತೀರ್ಥಕ್ಷೇತ್ರ : 
ಯಾತ್ರಾಸ್ಕೆ' ಳಗಳಿಗೆ ಜನರು ಹೋಗಿ ಬರುವುದು ಹೆಚ್ಚಾಗಿರುವುದರಿಂದ 
ಅಲ್ಲಿಗೆ ರಸ್ತೆಗಳನ್ನು ಸಾಮಾನ್ಯವಾಗಿ ಹಾಕಿರುವರು (ಠೂ: ೩೧). 

[ ಸಂ. ಯಾತ್ರಾಸ್ಮಲ ] 

ಯಾತ್ರಿಕ (ನಾ): ೧. ಯಾತ್ರೆ ಮಾಡು ದಾರಿಕಾರ; ಪ್ರವಾಸಿ ; 
ಯಾತ್ರಿಕರು ಮೈಸೂರು ತುಂಬುವ ಕಾಲ ತಪ್ಪಿದರೆ. ಆಲ್ಲಿ ಹೆಚ್ಚಿಗೆ 

೨. = ಯಾತ್ರಾರ್ಥಿ : ಮೂವರು 
ಯಾಶ್ರಿಕರೂ ಒಬ್ಬರ  ಮುಖನನ್ನೊಬ್ಬರು ನೋಡತೊಡಗಿದರು 
(ಶ್ರೀರಾಯ- 4)- [ಸಂ.] 

ಯಾತ್ರೆ (ನಾ): ೧. ಪಯಣ ; ಪ್ರಯಾಣ : `` ಯಾತ್ರೆ ಪ್ರಸ್ಥಾನಮೆನೆ 
ಪಯಣಮದು " (ನುಂಗರಾ. 6೩-೨೬); ಮಂದಹಾಸದಲಸುರರಿಪು ನಗುತೆಂದ 
ಸೆಬಿಗೆ ಯಾತ್ರೆ ಕೋಪಿಸುವಂದವಾರೊಡನೆನಲು (೩96. ೦೦-೬೨-೩೧): 
ಅಜ್ಜನ ಮನೆಯ ಯಾತ್ರೆಯು ಇದಕ್ಕೆ ಅನುಕೂಲವಾಯಿತು (ನರನು. ೨೬೭). 
೨. ಪುಣ್ಯಕ್ಷೇತ್ರಗಳ ದರ್ಶನಾರ್ಥವಾಗಿ ಮಾಡುವ ಪ್ರಯಾಣ : 
ಇಂದು ನಾಳೆಯೆನುತ್ತ ಯಾತ್ರೆಗೆ ಬಂದವರ ಬೀಳ್ಕೊಡದೆ ಪರಮಾನಂದವನು 
ಸತ್ಯಾತ್ಮ ಕೃಷ್ಣನು ಸಲಿಸಿದನು. ಜಗಕೆ (29/1 ೦೦-೩೬-೫) ; ಯಾತ್ರೆಗೆ 
ಬರುವವರನ್ನು ಬೇಡವೆಂದಾರೆ ? (ಶ್ರೀಣಹು. ೨06)- ' ಕಾಶೀಯಾತ್ರೆ ', 
“ತೀರ್ಥಯಾತ್ರೆ” ಪರಾ. ೩. ಯುದ್ಧಕ್ಕಾಗಿ ಸೈನ್ಯ ಹೊರಡುವುದು; 
ಕಾಳಗ ಅಥವಾ ಧಾಳಿಗಾಗಿ ಶಿಸ್ತಿನಿಂದ ಹೊರಡುವ ದಂಡಯಾತ್ರೆ : 
ಪ್ರಸ್ಥಾನ : “ ಯಾತ್ರಾ. ವ್ರಜ್ಮಾ, ಅಭಿನಿರ್ಯಾಣಂ. ಪ್ರಸ್ಥಾನಂ. 
ಗಮನಂ ಗಮಃ ೬. ಜಯಾರ್ಥವಾಗಿ ಹೊರಟ ಅರಸಿನ 
ಪ್ರಯಾಣಕ್ಕೆ ಹೆಸರುಗಳು” (ಸಾತಿ: ೨೬): ೩. (ಯಾವುದಾದರೂ 


ವವನು 


ವವನು; 


ವ್ಯಾಪುರವಿಲ್ಲ (ಮರತು. ೩೨೬) - 


ದೇವತೆಗೆ ವರ್ಷಕ್ಕೊಂದು ಸಲದಂತೆ ನಿಯತಕಾಲದಲ್ಲಿ ನಡೆಸುವ 
ತೇರಿನ) ಉತ್ಸವ : ಜಾತ್ರೆ. ೪. ಮೆರವಣಿಗೆ : ವಾದಿತ್ರಾರಾವಂ 
ವಂದಿವೃಂದಧ್ವನಿ ಜಯಜಯಕೋಲಾಹಲಂ. ಮಂಗಲಾಲಂಕಾರಂ 
ಯಾತ್ರೋತ್ಸವ ಪ್ರಸ್ತುತಮೆನೆ ತಳರ್ದಂ ರಾಗದಿಂ ರಂಜರಾಜಂ (60ಕ್ರ. 
೩%) ; ಉಣ್ಮಿವತ್ತು ಪೊಟಲೊಳ್‌ , . . ಬಂಧುರಂ ವಂದನು 
ಯಾತ್ರೋತ್ಸಾಹನಿವೇವಕಂ ಕನಕಕೋಣಾಘಾತಭೇರೀರವಂ (ಕಂದ್ರೆ 


೨-0೪). ೫. ಅನುಸರಣೆ; ಹಿಂಬಾಲಿಸುವುದು : “ಅನುಸರಿಸುವಲ್ಲಿಯುಂ 
ಯಾತ್ರಾ ಎಂಬುದು” (೬ರಾಸು, ೦೩೬-೩೨): ೬. ಜೆೇವನಾಧಾರ ; 
ಜೀವನೋಪಾಯ. ೭. ಪದ್ಧತಿ ; ಸಂಪ್ರದಾಯ ; ರೂಢಿ. 


ಸಾರಥಿ. ೩. ಫೆಗಣ್ಣಿ ; ಓರಗಿತ್ತಿ : "ಯಾ(ತಾ)ತೃವೆಂಬುದು [ಸಂ, ಯಾತ್ರಾ] 
ನಗೆವೆಣ್ಣು” (ಜರಾಯು, ೪).. [ಸಂ.]. 48 ಯಾಥಾತ್ಮ್ಯ (ನಾ): ನಿಜಸ್ಥಿತಿ ; ಸ್ವಭಾವ: ಸುಶಯವಿಪರ್ಯಯಸಾವ 
ಯಾತ್ಯ (ಗು). ೧. ಚಿತ್ತ ಹಿಂಸೆಗೆ ಗುರಿಯಾಗುವ : ನರಕಯಾತನೆಗೆ ದ್ಯಾನವದ್ಯವಸಾಯ ಸ್ವಭಾವರಹಿತಮಾಗಿ ಜೀವಾದಿಪದಾರ್ಥಯಾಥಾತ್ಮಾ 


ಯಾಥಾರ್ಥ್ಯ ೭೫೨೦ ಯಾದೃಚ್ಛಿಕವಾದ 


ಯಾದವ್ಕಿ (ನಾ).'೧. ಯದುವಂಶಕ್ಕೆ ಸೇರಿದವಳು. ೨. ವಸುದೇವನ 
ಸಹೋದರಿಯೂ ಶಿಶುಪಾಲನ ತಾಯಿಯೂ ಆದ ಸಾತ್ವತಿ : 
ದಿ105 - ಕು;ಖಗಕ್ಕಿದ ಯಾಕರಿಕು ಕೃಷ್ಣ ನರವನ್ನು ಕಣು 
(ಶಕರಾ- 69), ೩. ದುರ್ಗೆ; ಪಾರ್ವತಿ. ೪. ಕುಂತಿ. [ಸಂ. ಯಾದವೀ] 
* |ಯಾದವೀಕಲಹ (ನಾ). (ಆಲಂ) ಒಳಜಗಳ ; ಅಂತಃಕಲಹ ; ಹನ್ನೊಂದ 
ನೆಯ ಶತಮಾನದಿಂದಾಚಿ . , . ಯಾದವೀಕಲಹಗಳು ಎದ್ದು, ಬೇಶ ನಾನಾ 
. ರಾಜರ ಕೈಸೇರಿತು (ಕಾರಂ- 4೪೭), [ಸಂ.] 
ಯಾದಸ (ನಾ). ೧: `ಆ ಯಾದ; ಉದಧಿಯೊಳ್ಳುಣುಗಲೋರಂತೆ 
ಯಾವಸಗಳುಂಡು ಸುಖಿಸಲಿ (ವಂಕಾರಾ- 8-8-03). ವಿ: ನೀರು; ಜಲ. 
[ಸೆಂ. ಯಾದಸ್‌] ಈ 
ಯಾದಸಾಂನಾಥ (ನಾ). ಜಲಚರಗಳ _ ಅಧಿಪತಿ; ವರುಣ. ” ಜಂ.) 
ಯಾದಸಾಂಪತ್ರಿ (ನಾ): = ಯಾದಸಾಂನಾಥ; '“ಪ್ರಚೇತಾ, ವರುಣಃ. 
ಪಾಶೀ, ಯಾದಸಾಂಪತಿಃ, ಅಪ್ಪತೀ - ೫ ವರುಣನ ಹೆಸರುಗಳು” 
(4708: ೨9). [ಸಂ.] 
15[ಯಾದಾಸ್ತ * ಯಾದಾಸ್ತು ' ನೋ. : 
ಯಾದಾಸ್ತು, ಯಾದಾಸ್ತ (ನಾ)- ೧: ನೆನಪಿಗೆ ಬರಲು ಸಹಾಯಕವಾದ 
_ `ಟಿಪ್ಪಣಿಕಾಗದ, - ಸೂಚನಾಪತ್ರ ; ಜ್ಞಾಪಕಪತ್ರ ; 'ಮುತ್ತುಭಟ್ಟನ 
ಕೈಯಲ್ಲಿ ಒಂದು ಯಾದ್ರಾಸ್ತು ಬರಕೊಟ್ಟು ಕಳುಹಿದಲ್ಲಿ (ಉತತ್ರ. 89) ; 
'ಒಂದು ಯಾದಾಸ್ತು ತೋರಿಸಿದರು, ಅದು ಸಭೆಯ ನೋಟೀಸು (೪60. 
- 608). ೨. “ಸರಿಸಮಾನರಾದ ಅಧಿಕಾರಿಗಳಿಗೆ ಬರೆಯುವ ಸರ್ಕಾರಿ 
ಒಕ್ಕಣೆ” (ನನ್ನೂರು. ೩2೩ 8ಕ್ಕರ) : ಇತ್ತಿಲ್ಲೇ ಅಂತ ಬರೆಯಬೇಕಾದಲ್ಲಿ 
ಯಾದಾಸ್ತು ಅಂತ ಬರೆಯುತ್ತಿದ್ದರು (ನನ್ನೂರು. 08೩). ಯಾದಾಸ್ತ್ರ ; 
೧. ಶ್ರೀ ಪರಕಾಲಸ್ವಾವಿ:ಗಳವರ ಮಠಕ್ಕೆ ಸಾಗ್ಗಿಕೊಂಡು ಬರುವ ಅಕ್ಷ 
ಗೋಣಿಗೆ ಮಠದ ಪಾರಪತ್ಯಗಾರೆ ಯಾದಾಸ್ತ್ರ ಮೈರ್ರಿಗೆ 4 ಸುಂಕೃದ 
ಬಗೆ ತಡಿಯದೆ ಬಿಡುವುದು (ನರ: ೦೯೩5, ೨೦-೩೬ ; 161]. 
[-ಪಾಠೆ, ಹಿಂ, ಯಾದ್‌ದಾರ್ಸ್‌; ಮರಾ. ಯಾದ್‌ದುಸ್ಟ್‌] " 
ಯಾದಿ (ನಾ). ನೆನಪಿಗಾಗಿ ಬರೆದಿಟ್ಟುಕೊಂಡ ವಸ್ತುಗಳು, ವ್ಯಕ್ತಿಗಳ 
ಹೆಸರು ಮೊದಲಾದುವುಗಳ ಪಟ್ಟಿ : ಒಂದೇ ಸಾರಿಗೆ - ಎಲ್ಲ `ಸಾಮಾನು 
ಗಳನ್ನು ತಂದುಬಿಡಬೇಕೆಂದು ಎಲ್ಲದರ ಯಾದಿ ಮಾಡಿಕೊಳು ತ್ತೇನೆ 
(ಹಿಗೆ. ೩); ಹೊಸಪುಸ್ತಕಗಳ ಯಾದಿಯನ್ನು. . ;ನಿನಗೆ ತರಿಸಿಕೊಡುತ್ತೇನೆ. 
7 (ಸರಕೇ ೩04) ; ನಾನು ಈಗಾಗಲೇ ಈ ಹಳ್ಳಿಯಲ್ಲಿ ಹೊಲವಿಲ್ಲದ ಜನರ 
ಯಾದಿಯನ್ನು ಸಿದ್ಧಪಡಿಸಿದ್ದೇನೆ ( ಮತ್ತಮು- ೩9೪). [4 ಮರಾ, ಯಾದೀ] 
ಯಾದೃಚ್ಛಿಕ (ಗು)- ೧. ಸ್ವಚ್ಛಂದವಾದ ; ನಿಯಮಕ್ಕೆ ಒಳಪಡದ 
ಒಂದು ಪರಿಮಾಣದ ಅಳತೆಯನ್ನ ಹತ್ತಾರು ಸಾರಿ ಮಾಡಿದಾಗ ಅದರ 
ಲೋಪ ಪ್ರತಿಸುರಿಯೂ ಒಂದೊಂದು ಬೆಲೆಯುಳ್ಳದ್ದಾದರೆ ಅದನ್ನು 
ಯಾದೃಚ್ಛಿಕಲೋಪವೆನ್ನುತ್ತಾರೆ (ಕರಿಕೋ- 1, ೬೦೦). ವಿ. ಅನಿರೀಕ್ಷಿತ 
ವಾದ; ಆಕಸ್ಮಿಕವಾದ : ಕೇವಲ ಬಾಹೃಸುಖಗಳಲ್ಲಿ ಆಸಕ್ತನಾಗಿರುವವನು. 
ಕರ್ಮಪರಿಪಾಕದಿಂದಲೋ; ಯಾದೃಚ್ಛಿಕ ಸುಕೃತದಿಂದಲೋ ಅಧ್ಯಾತ್ಮ 
ವಿಷಯವನ್ನು ಅರಿಯುವನು (ಕಾರರ- ೨೬೩). [ಸಂ.] 
#5 ಯಾದೃಚ್ಛಿಕಂ (ಅ). ಮನ ಬಂದಂತೆ ನ. ಸ ಸ್ವಚ್ಛಂದವಾಗಿ ; ಬೇಕಾದ 
ಹಾಗೆ : ಪದ್ಮಣಾರ್ಯಂ: .. ಶಿವೈಕ್ಯಪ್ರಕರಸಹಿತನಾಗಿ ಲಿಂಗಾರ್ಚನಮನಾ. 
ಕೆಟೆಯೊಳುರುತರಾನಂದದಿಂ ಯಾದೃಚ್ಛಿ ಸ್ಫಿಕಂ.ರಚಿಸಿ ಹರ್ಷದಿಂ ಬಂದು ನಿಂದು 
(ಕರಣ ra) [ನಂ.1 
ಯಾದೃಚ್ಛಿ ಕವಾದ (ನಾ). ಕಾರ್ಯಕಾರಣಭಾಫವನ್ನು ಒಪ್ಪದೆ, 
ಎಲ್ಲವೂ ತನ್ನಿಂದ ತಾನೆ ಆಗುವುದೆಂದು ಹೇಳುವವರ ವಾದ; 
ಸ್ವಭಾವವಾದ ; ನಿರಪೇಕ್ಷವಾದ : ಒಬ್ಬ ಪುರುಷನ ಬುದ್ಧಿ ಪೂರ್ವಕ 


“ವಗಮಂ ಸಮ್ಮಗ್‌ಜ್ಞಾನಂ (60g: 00-೬೬ ಐ). [ಸಂ.] 
ಯಾಥಾರ್ಥ್ಯ (ನಾ). ವಸ್ತುಸ್ಥಿತಿ ; ನಿಜಸ್ಥಿತಿ: ಯಾಥಾರ್ಥವೆಂಬ 
ಪ್ರುಮಾಣ್ಯವು ಸ್ವೆತಃಗ್ರುಹ್ಮ (toon. ore). [೫8.] 
ಯಾದ, (ನಾ). (ಮರವನ್ನು ಹತ್ತುವ) ಒಂದು ಬಗೆಯ ಇಲಿ; 
ಎಳನೀರುಗಳನ್ನೆಲ್ಲಾ ಯಾದ ಕುಡಿದು ಉದುರಿಸಿದ್ದುವು (ಟೂರು. ೨೬೦). 
ಯಾದ (ನಾ): ಕ್ರೂರವಾದ ಜಲಚರಪ್ರಾಣಿ : “ಅಂಭೆಶ್ಚರೋಗ್ರಸತ್ವಂ 
ಯಾದಂಗ '(ಹಸ್ತುಕೋ: ೨೨-೪). [< ಸಂ. ಯಾದಸ್‌] 
ಯಾದ್ಯ (ನಾ). ನೆನಪು; ಸ್ಮರಣೆ ; ಜ್ಞಾಪಕ : ತರ್ಕಾ ಮತ್ತ ಯಾದ ಹಚ್ಚಿ 
ಶೋಧ ಮಾಡಿ ಕಳತೀನಿ ಒಂದ ಸೋಕಾ (ಮಜ್ಮುತ. 93): ಒಂಧಿಷ್ಟು ಯಾದ 
ಇರಲಿ ಅವರ ಅನ್ನೆದ್ದು (೧೩೫: 71, ೪೨) 
[+ ಪಾಠ. ಓಂ. ಮರಾ. ಯಾದ್‌] 
ಯಾದಃಪತಿ (ನಾ). ೧. ಸಮುದ್ರ; ಕಡಲು : “ಸಮುದ್ರಃ, ಅಬ್ಬ... 
ಯಾದಃಪತಿಃ: ಅಪಾಂಪತಿ; -- ೧೫ ಸಮುದ್ರದ ಹೆಸರುಗಳು, ಅಂದರೆ 
ಕಡಲು” (ಕಾ: ಒಟ). ೨. ಪಶ್ಚಿಮದಿಕ್ಟಾಲಕ ; ವರುಣ ; 
ದಂತವಕ್ವಂ ... ವನಮಾಲಾಸ್ಪದನೆದು ಯಾದಃಪತಿಯಸದಿರ್ಷಿಯುಂ 
ಅದ್ರಿಧರಸೆಂದು ಪವಮಾನನನವಮಾನಿಸಿಯುಂ (ಗರಿ: ೯-೩೩ ವ). [ಸಂ.] 
ಯಾದಗಾರಿ (ನಾ). ನೆನಪು ; ಸ್ಮೃತಿ; ಈ ಮಿತ್ರತ್ವ ಶಾಶ್ವತವಾಗಿ ನಡೆದು 
ಬರುವುದಕ್ಕೆ ಯಾದಗಾರಿ ಗುರ್ತು ದೋಸ್ತಿಮಾರ್ಗದಿಂದ ಕೇಳುತ್ತೇವೆ 
(ಉತ್ರ. ೪6). '[*-. ಪಾರ. ಹಿಂ. ಮರಾ. ಯಾದ್‌ಗಾರೀ] 
ಯಾದವ (ಗು). ೧. ಯದುವಿನಿಂದ ಬಂದ ; ಯದುಕುಲಕ್ಕೆ: ಸೇರಿದ : 
ಯಾದಪವಂಶದೊಳ್‌ ನೆಗಬ್ಬ ಚಕ್ರ ಧರಂಗೆ ಮುರಾಂತಕಂರೆ , . . ಸೇಸೆಯ 
ನಿಕ್ಕಿದರ್‌ (0ನ: ೦೨-೬೨). (ನಾ). ೨. ಯದುವಂಶಕ್ಕೆ ಸೇರಿ 
ದವನು: ಧನ್ಯರೆಮ್ಮವೊಲದುರಿ್‌" ಮುನ್ನೂದವರ್‌ ಯಾದವರ್‌ 
(810, 4-3) ; ಯಾದವರು ಕೌರವರೊಳುಂಟೇ ಭೇದ (ಕುನ್ಮಾಉ- ೨-೨೭). 
ಹ ಕೃಷ್ಣ : ಯಾದವ ನೀ ಬಾ ಯದುಕುಲನಂದನ (ಪುರಂರ.. ೦-೦೩ 
ಕೂಲ: 9. ಹೊಯ್ಸಳವಂಶ ಮತ್ತು ಆ ವಂಶಕ್ಕೆ ಸೇರಿದವನು ; 
`ಸಳನೆಂಬ ಯಾದವಂ ಪೊಯ್ಸಳನಾದಂ (ಏಕ: ೪, 66೩೬. 0೨೬-೦೦: 1165): 
* ಯಾದವಕುಳ ? ಪರಾ. ೫. ಸೇವುಣವೇಶದವನು ; ಈ ಪ್ರಕಾರ 
`` ಯಾದವ ಅರಸರು ಕರ್ನಾಟಕದ. ಉತ್ತರಭಾಗವನ್ನು ಕ್ರಿ.ಶ. ೧೩೧೧ನೇ 
ವರ್ಷದವರೆಗೆ ಆಳಿದರು (ಕರಾಗೆ- ೩೩೦)- 
ಯಾದವರೆಆಗಿಯ ಇ ಯಾದವರ ಒಡೆಯ ; ಕೃಷ್ಣ ; ಅವಧಾನ 
ಜೀಯ ನಮ್ಮಾ ಪೊಳಲ ಪೊರೆಗೆ ಯಾದವರೆಆಕಿಯನಿದೆ ಬಂದನು (5 ಬಣ: 
3-00). [೫ಂ.] 
' ಯಾದವಕಲಹ (ನಾ). ೧. ಯಾದವರಲ್ಲಿಯೇ ಉಂಟಾದ ಜಗಳ, 
ಹೊಡೆದಾಟ: ೨. (ಆಲಂ) ಅಂತಃಕಲಹ ; ಒಳಜಗಳ : ಈ ಯಾದವ 
ಕಲಹದಿಂದ ಅವರೆಲ್ಲರೂ ಹತರಾದರು (ಮತ. 6೩): [ಸಂ.] 
ಯಾದವಕುಲ, ಯಾದವಕುಳ (ನಾ). ೧- ಯಾದವರ ವಂಶ ; ಯದು 
ಕುಲ. ೨. ಇ 'ಯಾದವ ೩ :  ಯಾದವಕುಲನಸೆ ತಿಂತಿಣಿಯಾದವನೀ 
ಪಾಲಕುಲದ ಹಯಸಂತತಿಯಂ ಸಾದಿಗಳ್ಳ ರಣರಾದ್ರರಸಾದಿಗಳಂ ತುಟುಗಿ 
ನಟ್ಟುವಸ್ಟ್ರಾಪಳಿಗಳ್‌' (470. ೬-೩4). ಯಾದವಕುಳ : ೩. ಎ ಯಾದವ 
೪: ವ್ಯಾರುವತೀಪುರವರೇಶ್ವರಂ ಯಾದವಕುಳುಂಬರದ್ಕುಮಣಿ ಡ್‌ 
ವೀರ ವಿಷ್ಣುವರ್ಧ್ವನದೇವಂ (ಎಕ. ೪, ತನ್ನರಾ: ೪-೨೫: 3380)-..[ಸಂ.] 
ಯಾದವಕುಳ ' ಯಾದವಳುಲ ' ನೋ: 
ಯಾದವ್ನಿ (ಗು). ೧- 'ಯಾದವರಿಗೆ ಸಂಬಂಧಿಸಿದ. (ನಾ). ೨. (ಅಲಂ) 
ಅಂತಃಕಲಹ ; ಒಳಜಗಳ: ಅದೊಂದು ಯಾದವಿಯ ಪರಿಣಾಮ 
ಬಹೆನ್‌ (ನೂರ. ೩). [< ಸಂ. ಯಾದವ್ವಿಯ] £ 


ಯಾದೃಶ 


gC) 


ಇಚ್ಛಾಸಂಕಲ್ಪ ಪ್ರಯತ್ನಗಳಿಂದ ಈ ಪರಿಣಾಮಪರಂಪರೆ ಉಂಟಾಗುವ 
ಹಾಗೆ ಕಂಡುಬರುವುದಿಲ್ಲ, ಇದಕ್ಕಿ ನಿಯತವಾದ ನಿಖಸಿಮಕವಿಲ್ಲ 
ದಿರುವುದರಿಂದ ಇದೇ ಯಾದೃಚ್ಛಿಕವಾದವು (ಸಿಂರ೫9- 0). [ಸಂ.) 
ಯಾದೃಶ (ಗು). ಯಾವುದರಂತೆಹ ; ಯಾವ ಬಗೆಯ ;. ಯಾವ 
ರೀತಿಯ. [ಸಂ,] 
ಯಾದೋಜಾತಿ (ನಾ)- (ಉಗ್ರವಾದ) ಜಲಚರಗಳ ವರ್ಗ :ಹೇಳಲಾರ 
ಳವು ಗುರುಕಥನವಿಳೆಯಂ ಒಳಸಿ ವೇಳಾತಟಂಗಳಿಂ. . , ಕರಿ ಮಕೆರ 
ನೀರಾನೆ ಯಾದೋಜಾತಿ ಜಾಳವಿದ್ರುಮರತ್ನಬುದ್ಬುದಾಫೇನಂಗಳೋಳಿ 
ಯಿಂದೆಸೆವ ನೀರಾಕರಂ ಭೂಮಂಡಲಕ್ಕೆ ಪರಿವೇಷದಂತೆ (ದ್ಯ 0-04). 
[ಸಂ.] 
ಯಾದೋನಾಥ (ನಾ). -ಯಾದಸಾಂನಾಥ : “ ವರುಣಂ ಪಶ್ಚಿಮದಿಕ್ಟತಿ 
ಶರನಿಧಿಖತಿ ಪಾಶಪಾಣಿ ಯಾದೋನಾಥಂ " (ಕಕ್ರುಕೋ. 6-4): [ಸಂಪ 
ಯಾನ (ನಾ). ೧. ಹೋಗುವಿಕೆ ; ಚಲನೆ ; ಸಂಚಾರ ; ಹಕ್ಕಿಗೊದಗಿತು 
ಮತ್ತೆ ಬಾನಯಾನ (ಣಗ. 000). ೨. ಪಯಣ ; ಪ್ರವಾಸ : ಯಾನ 
ಶ್ರಮಹರಮಾಗೆನಿತಾನುಂ ವಿಜಯಾರ್ಧಶೈಲಸಾನುಸ್ಥಳದೊ€್‌ .' ಶಾನಿರ್ದಂ 
ವಜ್ರಾಯುಧಭೂನಾಥಂ ಸೇನೆವೆರಸು ಕೆಲವಾನ. 
೩. ನಡೆ; ನಡಗೆ: ಯಾನಸೌಮ್ಯದೊಲಮಿ ನೆಲನುಗ್ವಡಿಸಂತೆ 
ಮುಂದೆ ಸಂಧಿಸಿದುದು. ನೂಪುರಸ್ರ್ಯನಸಮಾಹೃತಗೇಹಮರಾಳಮಂಡಲಂ 
(ತಂಠ್ರ ಫು. ೦೦-೯) ; ಕಳರವಮಂ ಪಿಕಾಂಗನೆಗೆ ಮಂಜು ಮೃದೂಕ್ಷಿಗಳಂ 
ಪೊದಳ್ಳ ಪೆಣ್ಣಿಳಿಗೆ ನವೀನಯಾನಮನಸೂನಮರಾಳಿಗೆ ಶಿಕ್ಷೆಗೆಯ್ಯಲೋಸಳಿ 
ನಡೆ ನಂದನಕ್ಕೆ (೫88ಕೇ- ೧-೦೦). ೪: ಪಲ್ಲಕ್ಕಿ; ಮೇನೆ: ಮಾನು 
ಹಿಡಿಯುವವನು , . . ರಥದ ಮೇಲಾಗಲಿ ಯಾನದ ಮೇಲಾಗಲಿ ಹೋಗು 
ವುದನ್ನು ನೀವು. . .ಕಂಡಿರುವಿರ? (ಬಕ: 0). ೫. ರಥ 
ಮೊದಲಾದ ಯಾವುದಾದರೂ ವಾಹನ : “ ಯಾನಂ, ಯುಗ್ಯಂ, 
ಪತ್ರಂ, ಧೋರಣಂ - ೪ ಸರ್ವಂ ವಾಹನೆಂ ನಾನಾ ಬಗೆಯಾದ ಸಕಲ 
ವಾಹನಗಳಿಗೂ ಹೆಸರುಗಳು” ($೧. ೨೩೪)- ' ಯಾನಶಾಲೆ ' ಪರಾ: 
೬. ವಾಹಕ ; ಮಾಧ್ಯಮ : ಪರಮಾನುಭವಗಳುಲಿಯನುಭವಿಗಳೊಳ 
ಕಿವಿಗೆ ಒರಟು ಯಾನವೊ ಭಾಷೆ (ಕಳ. ಟಿ: ೭. ಕಾಲುವೆ; 
ನಾಲೆ: “ಯಾನಂ, ಸಾರಿಣೇ - ಈ ೨ ಹರಿಕ್ಕೇಣಿ” (ಹರಾಯು. 
೩೦-೬): ೮. ಮಾರ್ಗೆ ; ದಾರಿ: 'ಯಾನಯೆುಗಳ' ಪರಾ. ೯. 
[ರಾಜನೀ] ರಾಜನ ಷಡ್ಗುಣಗಳಲ್ಲಿ ಒಂದು; ವೈರಿಗಳ ಮೇಲೆ ಏರಿ 
ಹೋಗುವುದು ; ಯುದ್ಧಕ್ಕೆ ಹೊರಡುವುದು ; ಕಿಕ್ಕಿಿಗಿಜಿದ ಧವಳ 
ಚೃತ್ರಂಗಳೊಳ್‌ ತಳ್ಳೊಯ್ಮು ಯಾನವಿಮಾನಂಗಳೊಳ್‌ ಪೌಯ್ಜಾಯ್ದು 
ತಚಿ್ತಿಕ್ಕುವ ಧವಕೆಚಮರರುಹಂಗಳ ಮುಂದೆ ಪೊಳೆವ ದೆಗ್ಬಾ ಬ್ರಿ ಫೇನ 
ಪಿಂಡಪಾಂಡುರಂಗಳಪ್ಪೊಬ್ಬರಂಗಳೊಳಂ ಪರಭಾಗುಬಡೆದು. 
(ಶಾಂತಿ. ೦೦-೨೦ ನ); ಯಾನಲೀಲೆಯುಮಂ ನೋಟ್ತ ವಿಯಚ್ಚರರ್ಗೆ ತೆಆಪಂ 
ಮಾಡಿತ್ತು ಕಣ್ಣಾರ್ವಿನಂ (ಪ್ರತ್ನಲ್ಪ. ೩-5೩)... ' ಷಾಡ್ಲುಣ್ಯ' ಪರಾ: 
೧೦. [ಬೌದ್ಧ] ಜ್ಞಾನದ ಅರಿವ; ಉಂಟುಮಾಡುವ ಕ್ರಮ 
ನಿರ್ವಾಣಪ್ರಾಪ್ತಿಯೆ ಮಾರ್ಗ ; * ಮಹಾಯಾನ '. * ಹೀನಯಾನ * 
ಪರಾ. [ಸಂ.) 
ಯಾನನಾಗ (ನಾ). ಸವಾರಿಯ ಆನೆ ; ಪ್ರಯಾ 
ದಿಗ್ವಿಜಯಕ್ಕೆ ಜಿನೇಂದ್ರಚಂದ್ರೆದೇವಂ ಪೊಜಿದು! 
ಪರ್ವತಯಾನನಾಗಮಂ (೫ಂಕಿಫ್ರೆ. ೦೦-೦೪೪)- 
ಯಾನಪಾತ್ರ (ನಾ). ದೋಣಿ ; ನಾವೆ ; 


೨ ದಿನಂ (ಕಶ್ಬಾಕೀಕ್ಕ, ೦೨-0೬)- 


ಬಳಸುವ ಆನೆ 


[ಸಂ.] 

ಪರಿವೃತನೃಪತುಂಗದೇವ 
ಮಾರ್ಗಾಂತರಗತ ಬೋಧವಿಶೇಷಯಾನಪಾತ್ರಂ ಪರಮಗುಣಪರೀತ ಕಾವ್ಯ 
ರತ್ನಾಕರದುರುಪಾರಮನೆಯ್ದೂಗು 


ಮಹಾತ್ಮೆಂ (ಕಂಣಾ: ೩-೨೩೦) ೩ 


೭೫೨೧ 


10 


15 


25 


ಯಾಪೆ 


ದ್ರೋಣಿ ಯಾನಪಾತ್ರಾದಿಗಳೊಳ್‌ ಜಲದುರ್ಗೋತ್ತರಣಮುಮನುಪದೇಶೆಂ 
ಗೆಯ್ಕು (ಅಥರತ ಈ). [ಸಂ.] 
ಯಾನಯುಗಳ (ನಾ). [ವೇದಾಂತ] ಪರಲೋಕಕ್ಕೆ ಹೋಗುವ ಎರಡು 
ಮಾರ್ಗ; : ಬ್ರಹ್ಮಲೋಕವನ್ನು ಸೇರುವ ಎರಡು ಮಾರ್ಗ, 
ದೇವಯಾನ ಮತ್ತು ಪಿತೃಯಾನ : ಯಾನಯುಗಳವ ಜನನಮಾರ್ಗ 
ವಿಧಾನ ನಿರ್ಣಯ ರುಹಿದನು (ಗಗತಾ- ೮ ಸೂತನೆ)- [ಸೆಂ. ಯಾನಯುಗಲ] 
ಯಾನಶಾಲೆ (ನಾ). ರಥ ಮೊದಲಾದ ವಾಹನಗಳನ್ನು ಇಟ್ಟಿರುವ 
ಸ್ಥಳ ; ವಾಹನಶಾಲೆ ; -ಯಾನಶಾಲೆಗೆ ನಡೆದನೇರಿದನು ಧನದನಿಂ 
ಗೆಲ್ಲು ತಂದಾ ಕಾಮಗಮನದ ವಿಮಾನಮಂ (ಶ್ರೀರಾಮಾ, ೨೦೬-೦೩೮) - 
ಸಂ. ಯಾನಶಾಲಾ] 


ಯಾನಹಸ್ತಿ (ನಾ). = ಯಾನನಾಗ :  ವಿಜಯಾರ್ಧಪರ್ವತಮೆಬ 
ಯಾನ[೫೫೦- ಗ]ಸಸ್ತಿಯುಂ  ಪವನಂಜಯಮೆಂಬ ತುರಗರತ್ನಮುಂ 
(6ದಿಫು- 0೫-೩ ಐ). [ಸಂ. ಯಾನೆಹಸ್ತಿನ್‌] 


ಯಾನೆ (ಅ). ಎಂದರೆ ; ಅರ್ಥಾತ್‌ ; ಅಂದರೆ: ' ಮದ್ದು ಯಾನ 
ಮಾಧವ” ಶಾಲೆಯ ವೇಳೆಯನ್ನು . . . ವ್ಯಯಿಸಿದವನಲ್ಲ (ಕರುಣಾ. ೫೫); 
ಹೆಂಡತಿಯ ತಾಯಿಯ ಸಹೋದರ ಯಾನೆ ಹೆಂಡತಿಯ ಸೋದರಮಾವನು 
ಸಾಧುವಾದ ಪ್ರಾಣಿಯೆಂದು ಲೋಕದ ಜನರ ನಂಬಿಕೆ (0೩6೫. ೩ಬ: 

[ + ಅರ. ಯಲನೀ ; ಹಿಂ. ಮರ್‌. ಯಾನೇ. ಯಾನೀ ]' 

ಯಾಪನ (ನಾ). ೧: (ಸಮಯವನ್ನು) _ ಕಳೆಯುವುದು. - ಸವೆಸು 
ವುದು ; ಕಾಲಕ್ಷೇಪ. ೨. ತಡ; ವಿಳಂಬ; ನಿಧಾನ ಮಾಡು 
ವಿಕೆ. ೩. ಜೀವನೋಪಾಯ ; ಜೀವನಾಧಾರ. ೪. ನಡೆ: 
ನಡಗೆ : "ಯಾನಂ: ಯಾಸನಂ, ಯಾಪನೀಯಂ, ಯಾತ್ರಾ ಈ ೪ ನಡೆ” 
[SN [ಸಂ.] 

ಯಾಪನೀಯ (ನಾ). ೧. ನಡೆ; ನಡಗೆ ; “ ಯಾನಂ. ಯಾಪನಂ, 
ಯಾವನೀಯಂ, ಯುತ್ರಾ--ಈ ೪ ನಡೆ” (೫ಕ್ಕ. ೪). ೨. [ಜೈನ] 
ಜೈನರಲ್ಲಿ ಒಂದು ಪಂಗಡ : ಜೈನರಲ್ಲಿ ಯಾವನೀಯ, ನಿರ್ಗ್ರಂಥ, 
ಕೂರ್ಚಕ: ಶ್ವೇತಪಟ- ಆಹರಿಷ್ಟಿ ಸಂಘಗಳೆಂಬ ಪುಗಡಗಳಿದ್ದುವು (ಕರಂ. 
50); ಉತ್ತರ ಕರ್ಣುಟಣೆದಲ್ಲಿ ಯಾಪನೀಯದ ಅನೇಕ ಕೇಂದ್ರಗಳು. , . 
ನವಲ್‌ಗುಂದ ಮುಂತಾದ ಕಡೆ ಇದ್ದುವು (06. ೬9). " ಯಾಪನೀಯ 

* ಪರಾ. [ಸಂ.] 

ಯಾಪನೀಯಸಂಘ (ನಾ). [ಜೈನ] ದಿಗಂಬರ - ಮತ್ತು ಶ್ವೇತಾಂಬರ 
ಪಂಗಡಗಳ ಮಿಶ್ರಣಮೆಸುವ ಸಂಘ ; p ಕಲ್ಯಾಣವೆಂಬ ನಗರದಲ್ಲಿ 


ಸಂ 


ಚನ 
ವಿಕ್ರಮನ ಮರಣಾನಂತರ ೯೦%ನೇ ವರ್ಷ ಕಳೆದಾಗ (ಇಲ್ಲಿ ಕಾಲದ 
ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಕೆಲವರು ೨೦೫ ವರ್ಷಗಳಿನ್ನುತ್ತಾರೆ) 
ಶ್ರೀಕಲಶ ಎಂಬ ಹೆಸರಿನ ಶ್ವೇತಾಂಬರಸಂಪ್ರದಾಯದ ಸಾಧು ಈ 
-ಸಂಘವನ್ನು ಸ್ಥಾಪಿಸಿದನು. ಇದು ದಿಗಂಬರ ಮತ್ತು ಶ್ವೇತಾಂಬರ 
ಸಂಘಗಳೆರಡರ ತತ್ತ್ವವನ್ನೂ ಒಪ್ಪುತ್ತದೆ. ಇದರಲ್ಲಿ ಗುರುಗಳ 
ಪರಂಪರೆ ದೊರೆತಿಲ್ಲ; ನುತ ಯಾಪನೀಯಸಂಘ[ಪ್ರ]ತೀತ ಕಣ್ಣೂರ್ಗ 
ಣಾಬ್ಬಿಚಂದ್ರಮರೆಂದೀ  ಕ್ಷಿತಿಳೆಯಂ ಪೊಗಲ್ವಿನಮಂನ್ನ ತಿವೆತ್ತರೀನಿ 
ದೇವದಿವ್ಮಮಂನೀಂದ್ರೆರ್‌ (3ೌಇ2” ಸಸ ೦೪-೩೦: 910) ; ಯಾಪನೀಯ 
ಕಾರಣಕರ್ತೆನಾದವನಂ  ಉತ್ತರೆಭಾರತದ ಶ್ವೇತಾಂಬರಸಂಪು, 

ಮಾಯದ ವೃತ್ತಿ (686. ೭೬). [೫ಂ.] 
ಯಾಪೆ (ನಾ). (ಕರಾ) ಬಿದಿರಿನಿಂದ ಹೆಣೆಯುವ ಒಂದು ಬಗೆಯ 
ಚಾಪೆ : ನಗಾರರ ಗಮನವೆಲ್ಲ . - , ಹಳ್ಳಕ್ಕೆ ಯಾವೆ ಕಟ್ಟು 


ವ ೨ ಮಾನು ಕಡಿಯುವುದು ಮೊದಲಾದ ಮಾನುಬೇಟೆಯ 
ಮೃಗಯಾವೃಸನದಲ್ಲಿಯೂ ಆಸೆಕ್ರಮಗಿತ್ತು (ನುಕೆಕು- ೬೭0): [?] 


ಯಾಪ್ಯ 

ಯಾಪ್ಯ (ಗು)- ೧. (ಕಾಲದಂತೆ) ಕಳೆಯಬೇಕಾದ; ಸವೆಸಬೇಕಾದ 2($)- 
೨. ನಿವಾರಿಸಬೇಕುದ ; ಹೊರತಳ್ಳಬೇಕಾದ ; ಬಿಡಬೇಕಾದ. 
೩. ಕ್ಷುದ್ರವಾದ ; ಕುತ್ತಿತವಾದ ; “ ಕುತ್ಸಿತಂ ಕುಪೂಯಂ ಯಾಪ್ಯಂ” 
(ನತ್ತುಕೋ. ೦೦೮-೬). (ನಾ). ೪. ತಂ ಹಿರಿಯ ಸಹೋದರ- 
೫. ಗುಣಪಡಿಸಲು ಸಾಧ್ಯವಾಗದ, ಆದರೆ ಚಿಕಿತ್ಸೆಯ ಮೂಲಕ 
ನಿಯಂತ್ರಿಸಬಹುದಾದ ರೋಗ :  ಅವುದಾದರೊಂದು ವ್ಯಾಧಿಯು. 
ಔಷಧ ಸೇವನೆ ಪರಿಯಂತರ ಹೆಚ್ಚದೆ, ತಗ್ಗದೆ ಇದ್ದು, ಆ ಔಷಧವನ್ನು 
ಬಿಟ್ಟು ಬಳಿಕ ಎಂದಿನ ಮರ್ಯಾದೆಯಲ್ಲಿ ಯಾವಾಗ ಹೆಚ್ಚುತಲಿದ್ದಿತೋ ಆ 
ರೋಗವೂ ದೋಷಾಂತರದೊಡನೆ ಕೂಡಿರುವ ರೋಗವೂ ಯಾವ್ಯಸುಧ್ಯ 
ಗಳೆಂದರಿವುದು (ಕನ್ನ. ೨3). [ಸಂ-] 

ಯಾಪ್ಯಯಾನ (ನಾ). ಪಲ್ಲಕ್ಕಿ; ಮೇನೆ : ಪರಿಚಾರವ್ಯಾಪುರನಿರತರ್‌ 
*.* ೬ ಯಾಪ್ಯಯಾನಮನವಟಯಿಸಿದಾಗಳ್‌ (£6೯83. ೦೩-೯೫), [ಸಂ.] 


ಯಾಪ್ಯಯಾನಳ (ನಾ): ಎ ಯಾಪ್ಯಯಾನ : “ಯಾಪ್ಯಯಾನಕಮದು. 
ಶಿಬಿಕ್‌ಖ್ಯಾನಂ” (ವತ್ತುಕೋ- 66-90)- [ಂ.] 
ಯಾಭ (ನಾ). ರತಿಕ್ರೀಡೆ; ಸಂಭೋಗ : “ನಿಧುವನ ರತ ಯಾಭ|॥ 


ಗ್ರಾಮ್ಯಧರ್ಮನಾಮ ವ್ಯಮುಯಮದು ಮೈಥುನಮುರಿ” (ಫಸ ಕೋ. 
19-03): [ಸಂ.] 

ಯಾಮ (ನಾ). ೧. ಹತೋಟಿ ; ನಿಯಮನ ; ನಿಗ್ರಹ. ೨. ದಿನದ 
ಎಂಟನೆಯ ಒಂದು ಭಾಗ ; ಮೂರು ಗಂಟೆಯ ಕಾಲ ; ಪ್ರಹರ ; 
ಜಾವ : “ಯಾಮಃಃ » ಪ್ರಹರಃ.-- ೨ ಜಾವದ ಹೆಸರುಗಳು, ಅಂದರೆ 
ಅಹೋರಾತ್ರದ ೬೦ ಘಳಿಗೆಗಳ ೮ನೆ: ಭಾಗವಾದ ೭ ಫಳಿಗೆಯುಳ್ಳೆ 
ರಾಮ, ಹೊತ್ತು” (ಸಿರ್ಕಾಂತಿ, ೩೬) ; ಎರಡನೆಯ ಯಾಮ ಆರಂಭವಾಗು 
ತ್ತಿದೆ. ನನಗೆ ವಿಪ್ರಮಿಸಿಕೊಳ್ಳಲು ಸಾಧ್ಯವಿಲ್ಲ (6ಕಶ- ೨೬) ; ಯಾವುವು 
ಕಳೆದರು ಬರಲಿಲ್ಲವಾತನು ದೂತಿಯೆ ಹೋಗ್ಕೊಣ. ಏಳು (ಇಂತಾಶ- 
೦೬೬-೨೨). ೩. ಚಲನೆ ; ಮಾರ್ಗಕ್ರಮಣ ; ಯಾಜುದ್ವಿಪೇಂದ್ರ ಪ್ರತಾನ' 
ಕಟೋನ್ಮುಗ್ರಮದಾಘಕರ್ದಮಿತಕಾಂತಂ ರಂಜಗೇಹಾಜರಂ (ತಂದ್ರಶು. 
೦-೦೩೦). 

ಸಮಯದಲ್ಲಿ ಮಾಡುವ ಪೂಜೆ ; 
ಪ್ರದೋಷ ಪೂಜೆ - [ಸಂ.] 

ಯಾಮತೂರ್ಯ (ನಾ). (ರಾತ್ರಿಕಾಲದಲ್ಲಿ) ಒಂದೊಂದು ಜಾವ 
ಕಳೆದಂತೆ ಅದನ್ನು ಸೂಚಿಸಲು ಬಾರಿಸುವ ಗಂಟೆ, ತಮಟೆ ಮೊದ 
ಲಾದ ವಾದ, ; ರವಜಿತಯಾಮತೂರ್ಯರವವಿನಶನನಬ್ಬಿಯೆ ನಿದ್ರೆಯ 
ತ್ತಲುಪ್ಪವಡಿಸುವಂತು ಮಾಟ್ಬುದು (ಕಾಂತಿಫೃ. ೩-042). [ಸಂ.] 

ಯಾಮತ್ರಯ (ನಾ). ಮೂರು ಪ್ರಹರಗಳು: ಒರ್ಮೆ ಯಾಮಿನೀಯಾವು 


ತ್ರಯಸಮಯದೊಳ್‌ , , . ಗುಹೆಯಿಂ ಪೊಜಮಟ್ಟೆಂ (ಕಾರಂಉ- ೩೩೪); | 385 
ಒಂದು ದಿವಸಂ ಯಾಮತ್ರಯ ವಿರಾಮಸಮಯದೊಳ್‌ ತಾಂಬೂಲ 


ಕರಂಕವಾಹಿಕಾದ್ವಿತೀಯನುತ್ತುಂಗಸೌಧ ಶಿಖರನರ್ಯೂಹಪ! 
ಕುಳ್ಳಿರ್ದು (ತಂತ್ರಫ. 3-೨೬ ನ). [ಸಂ.) 

ಯಾಮಳ (ನಾ). ಜೋಡಿ; ಜೊತೆ: “ ಯುಗಳು ಯುಗ್ಮಂ... 
ಯಾಮಳಂ. ದ್ವಯಂ ದ್ವಿತಯಂ” ( ನಸ್ತುಕೋ. ೦೦೪-೩೫ ) ; ಭೀಮ. 
ಬಲದೊಡನೆ ರಾಮನ ಅಭಯನಿಯದವಿರೆ ಯಾಮಳವರುಗಳವು 
(ಪಂಕ: ೪೩3) - [ಸಂ. ಯಾಮಲ] 

ಯಾಮಿ (ನಾ). ೧. ಒಡಹುಟ್ಟಿದವಳು ; ಸೋದರಿ. ೨. ಇರುಳು ; 
ರಾತ್ರಿ. ೩. ಮಗನ ಹೆಂಡತಿ; ಸೊಸೆ. [ಸಂ.] 

ಯಾಮಿಕ (ನಾ). ರಾತ್ರಿಯ ಕಾವಲುಗಾರ ; ಪಹರೆಯವನು ; ಪ್ರ 
ಯಾಮಿಕನಂತಾರೋಪಿತಚಾಪನಾಗಿ ಕುಸುಮಚಾಪನಂತಃಪುರಮಂ ಪೊಳ್ಳು 


ರ೯ಂಕದೊಳ್‌ 


೭೫೨೨ 


ಯಾಮ್ಯದ್ರುಮ 


ತೊಳೆಲೆಯುಂ (ಕಾರಂಕೂ- 304) ; ಗುಣಾಕರನುತ ಕಕ್ಕಯಂ 
ಯಾಮಿಕನಲ್ಲೆ ಮನೋಜಭಂಜನಾ (ವೃತಂ. ೬-೪೨) [ಸಂ.] 

ಯಾಮಿಕವೃತ್ತಿ, (ನಾ). -ಪಹರೆಯ ಕಾಯಕ ; ಪ್ರಹರಿಯ ಕೆಲಸ ; 
ಸದಭಿದ್ಯೋತಕನೊಳ್‌ ಪ್ರದೀಪಕರಣಂ ತಾನೇವುದುದ್ಭೋಧತಾಸ್ಪದನೊಳ* 
ಯಾಮಿಕವೃತ್ತಿಯೇವುದು. ವಿಶುದ್ಧಾಕಾರನೊಳ್‌  ಸಕ್ನಿನಮೇವುದು 
(ಕಂದ್ರಶ್ರ- ೦೨-೨೦೩). [ಇಂ.) 

ಯಾಮಿನಿ (ನಾ). ೧- ಇರುಳು ; ರಾತ್ರಿ : “ಇರುಳ್‌ ತಾಂ ತ್ರಿಯಾಮ್ಯೆ 
ಯಾಮಿನಿಯಕ್ಕುಂ” (ಮಸ್ತುಕೋ. ೦೫-೫) ; ಯಾಮಿನಿಯ ಬೆನ್ನನೆ ಫೋಪ 
ದುಕೂಲಚೇಲದಂಚಳಮೆನೆ ಫಪೋಯ್ತು ಚಂದ್ರಿಕೆ (೩ಗ2- ೦೬-೦೩೫) ; ಸಿವಿಗೆ 
ಬಂದೆಸೆದಿರ್ದದು . . . ಯಾಮಿನಿಯಂತೆ ಚೆಂದ್ರರುಚಿರಾಜಿತವಕ್ಷಯ 
ಮೂರ್ತಿಯಂತೆ ಮುಕ್ತಾಮಯಭಾಸಿ (4ತ್ನತ್ತ. ೩-6): ವಿ. ಅರಿಸಿನ : 
“ಯಾಮಿನೀ ಎ ಅರಿಸಿನ” (೬49. 0೬3). [ಸಂ. ಯಾಮಿನೀ] 

ಯಾಮಿನಿವಿಹಾರ (ನಾ). (ಬೆಳದಿಂಗಳಿರುವ) ರಾತ್ರಿಯಲ್ಲಿ ಮಾಡುವ 
ವಿಹಾರ ; ಚಂದ್ರಿಕಾವಿಹಾರ ; ಅನಿರುದ್ಧ ನೊಲಿದತಿಶಯದಿ ಸಖರೊಡನೆ 
ಯಾಮಿನಿವಿಹಾರಗೈವುತಲಿ . , . ಸಂತಸದಿ ಗೃಹಕೆ ಬಂದ (ನನರೋ- 0& 
ಸೂತಕ). [ಸಂ, ಯಾಮಿನೀವಿಹಾರ] 

ಯಾಮಿನೀಪತಿ (ನಾ). ರಾತ್ರಿಯ ಒಡೆಯ ; ಚಂದ್ರ, [ಸಂ.] 

ಯಾಮಿನೀವಿಯೋಗ (ನಾ). ರಾತ್ರಿಯು ಕಳೆದುಹೋಗುವಿಕೆ ; 
ನಿಶಾಂತ:[ಪ್ರವ್ರ)ಜ್ಯಾಶ್ರಮಗರೂರ್ವರುಸ್ಕತಿಲಕಂ ಯಾಮಿನೀವಿಯೋಗಮಂ 
ನಿರ್ವರ್ತಿಸಿ ರಾಜಮಂದಿರಕ್ಕೆ ವಂದು ಪಾರಣುವಿಧಿಯೊಳಮೃತಾಹಾರ 
ಮನಾರೋಗಿಸಿ (೫ಂತಿಫು. ೯೯ ವ) [ಸಂ.] 

ಯಾಮಿನೀವಿರಾಮ (ನಾ). ರಾತ್ರಿಯ ಮುಕ್ತಾಯ; ಬೆಳಗು: 


ನಿನಗೆ 


ಮಲುದೆವಸಂ ಯಾಮಿನೀವಿರಾಮವಮಪ್ಪದುಂ ಪ್ರಯಾಣಭೇರಿಯಂ. 
ಪೊಯ್ಲಿದಾಗಳ್‌ (ಕಕತ ೦೨೬-೮೯). [5o.] 


ಯಾಮಾರ (ನಾ). ಚಂದ್ರ. [ಸಂ.] 

ಯಾಮುನ (ಗು). ೧. ಯಮುನಾನದಿಗೆ ಸಂಬಂಧಪಟ್ಟ ಕ್ಟ; ಯಮುನಾ 
ನದಿಯಿಂದ ಬಂದ. (ನಾ). ೨. ಒಂದು 'ಬಗೆಯ 'ನೇತ್ರಾಂಜನ; 
ಸೌವೀರಾಂಜನ : “ಸ್ರೋತೋಂಜನಂ, ಸೆವೀರಂ, ಕಾಪೋತಾಂಜನಂ, 
ಯಾಮುನಂ - ೪ ಸೌವೀರಾಂಜನದ ಹೆಸರುಗಳು” (ರಂತ. ೩09); 
“ಯಾಮುನಂ - ನೀಲಾಂಜನ” (ತಥ. 0೩೨). [ಸಂ.] 

ಯಾಮುನಕ (ನಾ)- ಒಂದು ಬಗೆಯ ಖನಿಜಲವಣ ; ಮೈಲುತುತ್ತ; 
ಮಯೂರತುತ್ತ : “ಯಾಮಂನಕಂ _ ಸ್ರೋತೋಂಜನ, ಮಯೂರ 
ತುತ್ತ” (೬40: 0೩೨). .] 

ಯಾಮ್ಯ (ಗು). ೧. ಯಮನಿಗೆ ಸಂಬಂಧಿಸಿದ. ೨. ದಕ್ಷಿಣ ದಿಕ್ಕಿನ; 
ದಕ್ಷಿಣಕ್ಕೆ ಇರುವ. (ನಾ). ೩. ಯಮನ ಸೇವಕ ; ಯಮದೂತ : 
ಗಮ್ಮೆಯಲ್ಲದ ಸತಿಯನಾವನು ಗಮ್ಯುನಲ್ಲದ ವರನನಾವಳು ರಮ್ಮಮತದಲಿ' 
ಗಮಿಸುವರು ರಮಿಸುವರು ಮೇಣವರ ಯಾಮ್ಯರುಭಯವ ಕಾದ ಲೋಹದ 
ಶರ್ಮಿಯನು ತೋಳುಗಳಲಪ್ಪಿಸಿ ಕರ್ಮ ಸವೆವನ್ನವರ ಬಿಡಲೀಸರು 
ದುರಾತ್ಮಕರ (ರ. ೩-00-೪). ೪. ಚಂದನ; ಶ್ರೀಗಂಧ. [ಸಂ.) 

ಯಾಮೃದಿಶೆ (ನಾ). ದಕ್ಷಿಣ ದಿಕ್ಕು : ತಳರ್ದು ಬಂದೀ ದ್ವಿತೀಯದ್ವೀಪದ 
ಯಾಮ್ಯದಿಶೆಯೊಳೆಸೆವಿಷುಕಾಧಾರಿಣೀಧರೆದ. ಮೂಡಣ ಭರತದೊಳ್‌ 
(305 ಪು: ೪೬೯ ನ); ಯಾಮ್ಯದಿಶೆಯಂತೆ ಧರ್ಮಪ್ರಭಾವವಿಭುವಿತ 
ಮುಮೆಂಬ ಮಹನೀಯಮಹಿಮೆಯಂ ತಳೆದು (ಫ್ರತೃಶು- ೯-೩೦ ಐ). 

[ಸಂ. ಯಾಮ್ಮದಿರಾ] 

ಯಾಮ್ಯದ್ರುಮ (ನಾ). ಎಲವದ ಮರ: “ಯಾಮ್ಮದ್ರುಮಃ ೭ 

ಎಲವ” (೬49. ೧೬), [ಸಂ.] 


ಯಾಮ್ಮಾಸ್ತ್ರ 

ಯಾಮ್ಕಾಸ್ರ (ನಾ). ಯಮನೇ ಅಧಿಷ್ಕಾನದೇವತೆಯಾಗಿರುವ 
ಬಾಣ ; ಯಮಾಸ್ತ್ರ : ದಿವಿಜರಿಪು ಯಾಮ್ಕಾಸ್ರೆದಿಂದಿಸೆ ಭುವನ 
ತುಂಬಿತು ಜವನ ಜಂಗುಳಿ (೫೭೫: ೪೦-೩೪. [ಸಂ.] 

ಹಾಮ್ಯೆ (ನಾ). ೧. ೫ ಯುಮೃದಿಕೆ : *ಯಾಮ್ಕಾ. ದಕ್ಷಿಣಾ, ಅವಾಚೀ 
ಈ ಮೂರು ತೆಂಕಣ ದೆಸೆ" (ಕರದು. 0೬-೦೦೦- ವಿ: ರಾತ್ರಿ: 

[ ಸಂ. ಯಾಮ್ಮಾ] 

ಯಾಯ (ನಾ): ಮುತ್ತುಗ : ಪಲಾಶ ; “ಯಾಯಃ - ಮುತ್ತಗ” 
(೬೩೦: 0೬೨). [21 

ಯಾಯಜೂಕ (ಗು). ೧. ಮೇಲಿಂದ ಮೇಲೆ ಯಜ್ಞ: ಮಾಡವ. 
(ನಾ). ೨. ಮೇಲಿಂದ ಮೇಲೆ ಯಜ್ಞ ಮಾಡುವವನು: ಸತತವಾಗಿ 
ಯಜ್ಞವಕಾಡುವವನು : “ಯಾಯಜೂರಃ ಇಜ್ಯಾಶೀಲಃ- ಆಗಾಗ್ಯೆ 
ಯಜ್ಞ! ಗಳನ್ನು : ಮಾಡುತ್ತಲೇಯಿರುವ ಸ್ವಭಾವವುಳ್ಳವನ ಹೆಸರು” 
(ಸಿರ್ಕಾಂತಿ. ೨09) ಅಂತ।ಪುರಾಂಗನೆಯರಮಿತಪ್ರಜಿಪರಿವಾರಸಂತರು ಯಾಯ 
ಜೂಕಾದಿಗಳ" ' ಪರಮಪ್ರಿಯಮುಂತು ಮುಂದೈದಲೆಂದತಿಹರಂಷಗೊಳು 
ತೈದಲು (ನೆಂಶಾರಾ- ೨-೨೬-೩೦)- ೩. ಪೂಜಕ; ಅರ್ಚಕ: “ಯಟ್‌- ಯಾಟ್‌ 
«ಎ ಯಾಯಜೂಕಃ-ಈ ೭ ಪೂಜಿಸುವಾತಂ” (ಕಾಕಕ್ಕ- ೦೬೦)... [ಸಂ 

ಯಾಯವಾರ (ನಾ). ೧: ಶಿರುಪೆ ; ಭಿಕ್ಷೆ: ಬುಧವಾರವಾದರೆ ಯಾಯ 
ವಾರ ಇಕ್ಕಬಾರದೇ ? (ಗಾಲ). ವ: ಭಿಕ್ಷಾವೃತ್ತಿ : 
ಮನ್ನಿಸುತದೊಬ್ಬ ತಿಥಿಗಿಕ್ಕುತಲೇಕಭುಕ್ತದಲಿ ತನ್ನ ಪರಮೌಪಾಸನಾಗ್ನಿಯ 
ಭಿನ್ನವಿಲ್ಲದೆ ಬೇಳಿ ರಾತ್ರಿಯ ಕನ್ನೆಯಲಿ ವಿಜಿತೇಂದ್ರಿಯಂಗಿದು ಬದುಕು 
ಲೋಕದಲಿ (ಕುಠ್ಮೂ 5. ಶಂ: ೩90), ಯಾಯವಾರವ ಮಾಡಿ ವಿಪ್ರರಿಗೆ 
ಮೃಷ್ಟಾನ್ನ ಪ್ರೀಯದಲಿ ತಾನೊಂದು ಕೊಡದ ಲೋಭಿ , . . ಗಾಯನವ 
. ಮಾಡಲವ ಹರಿದಾಸನೇ (1೦: 1೬): [ “ಸಂ. ಯಾಯಾವರ ] 

ಯಾಯಾವರ (ಗು). ೧. ಅಲೆಮಾರಿಯಾದ ; ಎಲ್ಲಿ ಬೇಕೆಂದರಲ್ಲಿ ತಿರು 
ಗಾಡುವ ; ನೆಲೆಯಿಲ್ಲದ- (ನಾ). ೨- ಧಾನ್ಯದ ಭಿಕ್ಷೆ; ಕೋರಾನ್ನ : 
“ಯಾಯಾವರಃ --ಕೋರಾನ್ಯಂ £ನ್ನಂ3” (ಗಕಕ್ಕ. ೦) ; ಯಾಯರಾವರಂ 
ತಕ್ಕುದ ತಂದು ಜಡೆಯ ಶಂಕರಂಗಿತ್ತು ಪ್ರಸಾದಮಂ ಕೊಂಡು ಸುಖದೊಳಿ 
ರ್ಪುದತಿ (ಕರ: ಹ. ೯-0೩). ೩. ಅಲೆಮಾರಿಯಾದ ಸಂತ. ೪. 
ಬ್ರಾಹ್ಮಣರಲ್ಲಿ ಒಂದು ಪಂಗಡದ ಹೆಸರು: ಗೌತಮ ಗೋತ್ರದ 
ಯಜುಶಾಖೆಯ ಯಾಯಾವರ ಗೌರಿದೇವಭಟ್ಟರ ಮಕ್ಕಳು ಮುಲ್ಲಿಭಟ್ಟರಿಗೆ 
ವ್ರಿತ್ತಿ ೪ (೩. 1ಸ-11, ೪ v1). [3] 

ಯಾಯಿ (ಗು). ೧. ಹೋಗುವ  ಫಂಚರಿಸುವ. ' 
ಸಂಚಾರ ಮಾಡುವವನು ; ಪ್ರಯಾಣ ಮಾ 
ದೆಸೆ ಬುಧ ಶುಕ್ರ ರಂಹುಗಳ ಯಾಯಿಗಳಿಗಪಜಯ ನಿವಾಸೆಸ್ಕೂಃ 
(ಉಪಾ: ೨3-೪). [ಸಂ, ಯಾಯಿ:ನ್‌] 

ಯಾರಿ (ನಾ). (?) : ವಾರಿಜಗಂಧಿ ನಿನ್ನಯ ಕಾಂತ ತಿರುಗದ ದುರಿಯ 
ಹೋದಂತ ಬಹನೆ ಯಾ[ ಕಾಣಾ. ಭೂ]ರಯ ಮಾಡದೆ ಮನೆವಾರತೆಯ 
ವಿಚಾರಿಪುದೆಂದರಾಳಿಯರು (ಲೋಶತ. ೦). ; “ತಿರುಗುವ ಬುಗುರಿ” 
(ಮೋಡತ- ಅರ). £3} 

ಯಾರು " ಯಾವುದು ' ಪರಾ. 

ಯಾಲಕ್ಕಿ " ಏಲಕ್ಕಿ' ಪರಾ. 

ಯಾಲಕ್ಕಿಬಾಳೆ (ನಾ)- ಬಾಳೆಯಲ್ಲಿ ಒಂದು ಬಗೆ : ಹೊಂಬಾಳೆ ಯಾಲಕ್ಕಿ 
ಬಾಳೆ . . . ಮೊದಲಂದ ರಸ್ಕಸುಖಾರ್ಹ ಸಾರ್ವರ್ತುಕಮಾದ ಫಲಂಗಳುಳ್ಳ 
ತರುನಿಕರಂಗಳುಂ (ನಕ: 334): [5ಏಲಕ್ಕಿಬಾಳೆ] 

ಯಾಲಪದ (ನಾ). ' ಒಂದು ಬಗೆಯ ದೇಶೀಯ ಗೀತೆ.-ಪದ್ಯ : 
ಯಕ್ಷಗಾನಗ್ರಂಥಗಳಲ್ಲಿ ಯಾಲಪದವೆಂಬುದೊಂದು ಸಿಕ್ಕುತ್ತದೆ. (ಕೃಶ, 


ಾಯವುರದಬ 


೭೫೨೩ ಯಾವತ್ತು 


049) ; ಯುಲಪದವು ತ್ಯಾಗಮಾನಗಳು ಅಂಶಗಣಾನ್ವಯವಾದ ಉತ್ಸಾಹ 
ಲಯದಲ್ಲಿವೆ. (ರೋಂ: ೨೩೬ 688) : *ರುದ್ರಗಣಗಳಿಂದ' '"ಯಾಲಪದ' 
ರಚನೆಯಾಗುತ್ತದೆ. ಇದರಲ್ಲಿ ಒಂದು ಉಪಪಾದವೂ ಆ ಉಪಪಾದಕ್ಕೆ 
ಏಕಾಕ್ಷರಿಯ ಅನುಪಾದವೂ ಇರುತ್ತದೆ (ತಂಕೋರ: 0೩೦). - [5ಏಲಾಪದ] 
ಯಾವ, ." ಯಾವುದು ' ಪರಾ. 
ಯಾವ, (ಗು). ೧ ಜವೆಗೋದಿಗೆ ಸಂಬಂಧಿಸಿದ ; ಯವದಿಂದ 
ಮೂಡಿದ.- ತಯಾರಿಸಿದ. (ನಾ). ೨-ಜವೆಗೋದಿಯಿಂದ ತಯಾರಿ 
ಸಿದ ಆಹಾರ. ೩. ರುಳ ; ಅರಗು : “ಅಲತಗೆ ಜತು ಲಾಕ್ಷೂದ್ರವ 
“ಮಲಕ್ತಕಂ ಯಾವಮಿವು ಸಮಾನಾರ್ಥಂ" (ಸ್ತು: ೭೭-೦೩). [ಸಂ.] 
ಯಾವಕ (ನಾ). ೧. ಜವೆಗೋದಿಯಿಂದ ತಯಾರಿಸಿದ ಆಹಾರ: 
ಜವೆಗೋದಿಯ ಗಂಜಿ. ೨. ಅರ್ಧಬೇಯಿಸಿದ ಜವೆಗೋದಿ : 
“ಅರ್ಧ ಬೇಯಿಸಿದ ಕಾಳು, ಗುಗ್ಗರಿ” (ಗಂಗಮ. ೨೬೮). ೩. ಒಂದು 
ಬಗೆಯ ದ್ವಿದಳಧಾನ್ಯ ; ಆಲಸಂದೆ ; “ಯಾವಕಃ. 
ಕುಲ್ಮಾಷಃ, ೩ ಅಲಸಂದಿಗೇ ಕಾಳು. ಕಾಡುಉದ್ದಿಗೂ ಹೆಸರು” 
೪. ಅರಗು; ಅಲಗ “ಹತು ಯಾವಕಃ- ಲುಕ್ಷಾ _ 
೩ ಅರಗು” (ಕರಾಯು, ೯0-100). " ಯಾವಕದ್ರವ ' ಪರಾ. [ಸಂ]. 
ಯಾವಕಕೃಚ್ಛೆ) (ನಾ). ಒಂದು ಬಗೆಯ ಕೃಚ್ಛ್ರಪ್ರತ ; p ಶುಕ್ಲ 
ಪಕ್ಷದಲ್ಲಿ ಆಹಾರವನ್ನು ಹೆಚ್ಚಿಸಿಕೊಂಡು, ಕೃಷ್ಣ 
ಪಕ್ಷದಲ್ಲಿ ಅಹಾರವನ್ನು ತುತ್ತಾಗಿ ಕಡಿಮೆಮಾಡಿಕೊಳ್ಳುವ 
ಪ್ರತ: ದೇವಕೃಚ್ಛ ), ಯಾವಕಕ್ಕಚ್ಛಾಾ ದಿ ಕೃಚ್ಛೈ ಂಗಳಿಂ 'ಪಕ್ಷಮಾಸಾದಿಕ 
ಗಳಲ್ಲಿ ಅನ್ನಮಂ ಪೆರ್ಜಿಸಿ ತಗ್ಗಿ ಸಿಕೆ ಎಂ: 
ಯಣ' ಪರಾ. [ಸಂ, 
ಯಾವಕದ್ರವ (ನಾ). ಅರಗಿನ ರಸ: ಅಲತಗೆ ; ಮೃದುಪಾದತಳೆಂ 
ಗಳನೂಡಿ ಯಾವಕದ್ರವದಿಂದಲಿ ಪ್ರತಿದಿನಮಾ ದೇವಿ ವಿಳ್ನೇಪಿತಕರ್ಮಮ 
ನೊರ್ವಳೆಮರವಧು ಕೆಯ್ಯೊಂಡೆಳ್‌ (ಕಾಂತಿಪು. ೪-059) ; ಯಾವಕದ್ರವದಿಂ 
ಪದತಳಮಂ ಲೆ| 20 (ಕಂಪ್ರಥಿ- ೬-೬೩ ವ): [ಸಂ.] 
ಯಾಬಕದ್ರವ : ಜನಜನನಿಯ ಪದಸೇವೆಗೆ ಘನ 
'ದೀಗಳ್‌ ದಿನಲಕ್ಷ್ಮಿ ಸಮುರ್ಪಿಸಿದಪಳೆನಿಸಿದಳಡಿ 
ಯೂಡುವಮರಿ ಯಹಾವಕರಸದಿಂ (ಛತ್ನಳ್ಳ ೯-೭೩)- [ಸಂ.] 
ಯಾವಜ್ಜೀವ, (ನಾ)- ಜೀವನದ ಪೂರ್ಣಕಾಲ ; ಇಡಿಯ ಜೀವಮಾನ : 
ಹಿಂಸಾಧರ್ಮವೃತ್ತಿಯಲಿ ನಡೆದು ಯಾವಜ್ಜೀವದಲ್ಲಿ ಗತಿವಡೆದರುಂಟಿಲೆ. 
ಪಾರ್ಥ (ಕವ್ಮಾಕ: ೦೭-೦೩)- [ಆ ಯಾವಜ್ಞೀವ್ಯ] 


ಉ 


ಯನ 


೨೭೯). 


೨ (೧ನೇಳ. ೦೨೨). ' ಚಾಂದ್ರಾ 


ಯಾವಜ್ಞೀವ್ಮ (ಅ). ಜೀವಮಾನಫರ್ಯಂತ ;. ಜೀವನಾಂತ್ಯದ 
ವರೆಗೂ: ಯಾವಜ್ಜೀವವೂ ಸತ್ಕೋಪಾಸಕರಾಗಿ - ಎ ಆಮಹಾ 


ಶಾಸ್ತ್ರಜ್ಞರ ಅಕ್ಷಯಪ್ರತಿಭೆದ: ಕೊಂ! 


ಎಣ (ಕ್ಕೋತಿರ್ಕಿ: ೬); 


ತಂದೆಯಾ ರಾಜ್ಯವನ್ನಪಹರಿಸಿ ತಾವು ತಂತಮ್ಮ ಪತಿಗಳೊಡನೆ ಯಾವ 
ಜ್ವೀದವೂ ನಿರಾತಂಕವಾಗಿ ಸ:ಖುಪನ್ಮನುಭವಿಸಬೇಕೆಂಬ ದುರುದ್ವೇಶ 
ದಿಂದಲೇ ಈ (ಕವಿಕ- ೨0). [ಸಂ.] 

ಸ್ತ ನೋ. 


ಇದುದು : : ಯಾವತ್ತು [೫೫೪. 


]ಗಣಿತಭಾಸ್ಕರ ಪುನ ಮುನಿಚಂದ್ರನುದಯವಂದುಳಿನಗುಣಸದ್ಭಾ 
ವದಿಗಂಬರಕುಳೆಮಂ ಭಾವಿಸೆ ಬೆಳಗುವುದು. ಯುಕ್ತಮುಪನೀವ್ಯಕ್ತಂ 


(ಪಾರ್ಕ್ನಪು- ೦-6); ಸೋತರು . - . ಗಜಘಟಿಗಳಂ ರಥ ಹಯ ಪದಾತಿ 
ಯಾವತ್ತು ಭಂಡಾರಮರ (ತುಂ. 39-93): ಚಂದಾಸಾಹೇಬರ ಫೌಜು 
ಯಾವತ್ತೂ ಮುಳುಗಿಸಿದರು (ಉಾಶೇಂದ್ರ- ೦೫)- 

ಯಾವತ್ತರು ಎಲ್ಲರು; ಸಮಸ್ತರು; ಮರುದಿನ ಆ ಊರ 


ಯಾವತ್ತೂ 


ಜಾತ್ರೆ. ಆಗುತ್ತಿತ್ತು; ನೋಡಲಿಕ್ಕೆ ಯಾವತ್ತರೂ ಹೋದರು (ಮುಂದು. 
೨-೬೦); ನಾನು, ದೇವತೆಗಳು, ಮನುಷ್ಯರು ಮುಂತಾದ ಯಾವತ್ತರಿಗೂ 
ಕೂಡ್ರತಕ್ಕ ಸ್ಥಳಸಿದ್ಧ: ತೆಗಳನ್ನು ಮಾಡಿದೆನು (ಉಂ ೦೭೩); ನಾನೊಬ್ಬಳೇ 
ಅಲ್ಲ, ಯಾವತ್ತರೂ ನಿನ್ನ ಗುಣವನ್ನು ಹೊಗಳುತ್ತಾರೆ (ಕೋರ: 3). 
ಯಾವತ್ತುಗಳ್‌ ಲ್ಲವೂ : ಹಸ್ತಿರಥತುರಗ ಭಂಡಾರಗಳನೆಲ್ಲ 
ಯಾವತ್ತುಗಳ್ತೆಕ್ಕೊಂಡು (ತುರಂಗ. ೩೨-0೯); ಧರಣಿ ಯಾವತ್ತುಗಳ್ನೆಮಗುದ 
ರಾಜ್ಯವಳ ಬಿಟ್ಟು ಇನ್ನೆತ್ತಣದು ಸ್ವರ್ಗಸುಖಿ (ಕರಗ. ೪೨-ಇ). 
[ಸಂ. ಯಾವತ್‌] 

ಯಾವತ್ತೂ ' ಏವೊಟ್ಟುಂ' ನೋ. 

ಯಾವನ (ನಾ). ೧. ಯವನದೇಶದವನು ; ಯವನ ; ಮ್ಲೇಚ್ಛ": 
ಉದಯಿಸಿದಂ. ಪ್ರತಾಪನಿಧಿ ಬಿಜ್ಜಲದೇವಧರಾಧಿನಾಥನಿತ್ನುದಯಿಸೆ 
ಯಾವನೋದ್ಧತವಧೂತತಿಗುತ್ಶಳಿಕಾಪ್ರಪಂಚಂ (ಎಕ. 2013 ರಾರ: ೪೨-೨೫; 
ತು: 2162); ನಿತ್ಯನೈಮಿತ್ತಿಕಾವ್ರಾತಂಗಳಂ ಪಳಿದು ಯಾವನಾನ್ನಗಳುಂಡು 
ಲೋಕನಿಂದಿತನಾದರೂ . . . ಎಲ್ಲಮಂ ಬೀತು ಹೋಗುವಡೆ ಪ್ರಾಯಶ್ಚಿತ್ತ 
ಹರಿನಾಮಖ್ಯಾತನೆಂದರುಪುವುದು ಶ್ರುತಿಗಳ 
೨- ಒಂದು ಬಗೆಯ ಧೂಪದ್ರವ್ಯ: 
ತದುಕಿನ ಧೂಪ ' (೬4ರ. 0೨)- 


ವರತ (ತೆಂಕಾರಾ- 8-03-೪). 
*“ ಯಾಪನಃ-- ಕುಂದುರುಷ್ಯ 
[ಸಂ.] 


ಯಾವನಾಳ (ನಾ). ಒಂದು ಬಗೆಯ ಧಾನ್ಯ: ಯವನಾಲ: 
“ಯಾವನಾಳಃ ಎ. ಜೋಳಂ” (ಕಕ್ಕ: ೦೬೩); ಅಂತು ಕೊಂಡ ಪದವಲ್‌ 
ಗಳೊಳ್‌ ಕಳಮಷಷ್ಟಿಕಾವ್ರೀಹಿಯವಯಾವನಾಳ . * . ವಿವಿಧ ಧಾನ್ಯ 


ಭೇದಂಗಳುಂ (60ಿಫು. ೬-೭೨ 5) ; ಮಣುದಿನ ಯಾವನಾಳದ ಪುಡಿಯ 
ಕದಡನು ಕುಡಿಯಲ್ಲೊಲ್ಲದೆ ಕೆಡಿ ಕಳೆದನು ಯಾಳಿಯಾಡುತವಳುತ 
ಹೋರುತಿರೆ (ಸಂರಕ. ೦೭-6೩) - (ಸಂ. ಯಾವನಾಲ] 
ಯಾವನಿ (ಗು). ೧- ಯವನರಿಗೆ ಸಂಬಂಧಿಸಿದ ; ಯೆವನ ದೇಶೀಯ 
ವಾದ. (ನಾ) ೨. ಯವನಜನದ ಭಾಷೆ, ಲಿಪಿ ಇತ್ಯಾದಿ: 
“ ಯಾವನೀ = ಪರಂಗಿ ಲಿಪಿ” (೫8, 0೬): [ಸಂ. ಯಾವನೀ] 
ಯಾವನು " ಯಾವುದು ' ಪರಾ- 
ಯಾವರು "ಯಾವುದು ` ಪರಾ- 
ಯಾವಸ (ನಾ). ಹುಲ್ಲಿನ ರಾಶಿ: ಖಡ್ಗಾಯುಧೆಂ ಯಾವಸು ಪೆರ್ಚಲ್ಯೀ 
ಯದೆ ಕಿಟ್ರಾಡೆಲ್‌ (ಕಸ್ಮತಂ- ೨೩). [ಸಂ.] 
ಯಾವಳು " ಯಾವುದು ' ಪರಾ. 
ಯಾವಾಕೆ " ಯಾವುದು ' ಪರಾ. 
ಯಾವಾಗ (ಅ): ಯಾವ ಸಮಯ್ಯದಲ್ಲಿ ; ಯಾವ ಹೊತ್ತಿಗೆ ; ಎಂದು: 
ನಿನ್ನ ನಾಟಕ ಯಾವಾಗಪ್ಪ ರಾಜಾ (ನಖ. ೦೭): 
ಯಾವಾಗಾದರೂ - ೨ಯಾವ ಸಮಯದಲ್ಲಾ ದರೂ ;ಯಾವಾಗ। 
ಲಾದರೂ : (4), ಯಾವಾಗಿನಂತೆ ಎ ಎಂದಿನಂತೆ: ರೂಢಿ 
ಯಂತೆ : (8)` [ಯಾವ (ವ ಯಾವುದು) 4. ಅಗ್ಗ (ಆ ಆಗಡು)) 


ಯಾವಾಗಲು, ಯಾವಾಗಲೂ (ಅ)- ಸದಾಕಾಲ; ಎಲ್ಲಾ ಕಾಲ 
ನಲ್ಲಿಯೂ.; ಒಂದೇ ಸಮನೆ; ನಿರಂತರವಾಗಿ : ಯಾವಾಗಲು 


ಹೇಳಬಾರದೆ ವಾಸುದೇವನೆ ಕೈಬಿಡಬೇಡವೆಂದೆನುತಲಿ (ಕ್ರರಂಠ- ೨-೦೫೯ ಪನಿ). 
ಯಾವಾಗಲೂ : ಯಾವಾಗಲೂ ಬೆಳುದಿಂಗಳಿನಿಂದ ತುಂಬಿದ ಪಿಸುನಗೆಯ, 
ಮೆಲುಮಾತಿನ. ಒಲವಿನ ನೋಟಗಳಿಂದ ತುಂಬಿದ್ದು ದಾಂಪತ್ಯಜೀವನ 
(ರೂರೆಲ್ಮಿ- ೨೦)- 
ಯಾವಾಗಳಾದರೂ - ಯಾವಾಗ ಬೇಕೋ ಆಗ; ಯಾವಾಗ 
ಲಾದರೂ ಚರಲಿ ನಾನು ಎದ್ದು ಬಾಗಿಲು ತೆಗೀತೀನಿ (ಮೂರೆ್ಲಿ: 09)- 
[ಆ ಏಗಳ್‌ ] 


೭೫೨೪ 


ಯಾಸೆ 


ಯಾವಾಗಲೂ ' ಯಾವಾಗಲು ' ಕೋ. 

ಯಾವಾತ * ಯಾವುದು ' ಪರಾ. 

ಯಾವುದು (ಸ): ರೂಪಗಳು (ಪುಂ. ಏಕ) ಯಾವನು, ಯಾವಾತ : 
(ಸ್ರೀ. ಏಕ) ಯಾವಳು. ಯಾವಾಕೆ; (ಬಹುವ) ಯಾರು. 
ಯಾವರು. (ವಿಶೇ) ಯಾವ್ಕ. ಯ್ಯಾ : ೧. ಎಂತಹುದು. ಎಲ್ಲಿ 
ಯದು, ಏನು ಎಂಬರ್ಥದಲ್ಲಿ ಬಳಕೆಯಾಗುವ ಪ್ರಶ್ನಾರ್ಥಕ 
ಸರ್ವನಾಮ : ದಾರಿ ಯಾವುದಯ್ಯ ವೈಕುಂಠಕೆ ಹಾದಿ ತೋಟ್‌ೌಸಯ್ಯ 
(ಫಂದ. ೨-೦೩೬ ಶಂ) ; ಯಾವುದೊ ಅಸಲಿನ ಯಾವುದೊ ಬಡ್ಡಿದರದ 
ರಾಸುಗಳನ್ನು ಹಿಂಜ ತೆಗೆದು, . . ಅನೇಕರಿಗೆ ತಿಳಿಸಿಕೊಟ್ಟು ದಣಿದಿದ್ದೇನೆ 
(ಕ: ೦6): ೨. ಸಂಬಂಧಾರ್ಥಕ ಸರ್ವನಾಮ : ಯಾವುದು 
ನಿನಗೆ ಒಪ್ಪಿಗೆಯೋ ಅದನ್ನು ತೆಗೆದುಕೊಂಡು ಹೋಗು (ಮರ್ಮವ: 30) ; 
ಈ ಜೀವವನ್ನು ಯಾವುದು ನಿರ್ಮಿಸಿತೋ, ಸ್ವಪ್ನಶೀಲತೆಯನ್ನೂ ಅದೇ 
ಸೃಜಿಸಿತು (ಕೇಳಕ್ಕೆ. ೪)..." ದಾವುದು ' ಪರಾ. 

ಯಾವನು ; ಯಾವನೋ ಒಬ್ಬನು ಆ ದೇಶಕ್ಕೆ ಎಮ್ಮೆ ಕೋಣಗಳನ್ನು 

ಒಯ್ದನೆಂದು ಹೇಳುತ್ತಾರೆ. (ಮುಂಂಶಿಯಿ-. ೩-3೪). ಯಾವಾತ ; 
ಯಾವಾತನಾದರೂ ಸರಿ,ಕೊಡುವುತನಾದರೆ ಸಕು (649). ಯಾವಳು: (8). 
ಯಾವಾಕೆ : (4). ಯಾರು ; ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ 
ಮೇಲಣ ಗುಳ್ಳೆ ನಿಜವಲ್ಲ (ಸ್ಲೆರಂರ. ೪-೬೫ ಶು); ಈ ಸುದ್ದಿಯನ್ನು ಯಾರು 
ಹೇಳಿದೆರು. (ನ್ಕತು, ೬) : ಯಾರದೋ ರೊಕ್ಕ ಯಲ್ಲಮ್ಮನ ಜಾತ್ರೆ 
(ಗಾರೆ). ಯಾವರು : ವರ್ಣಧರ್ಮಂಗಳೆಂ ಯಾವರು ತ್ಯಜಿಸುತ್ತಾರೋ 
ಅವರು ಪಷಂಡಿಯೆನಿಸಿಕೊಂಬರು  (ಕುಳಸ. ೨೬೦. ಯಾವೈ: ಯಾವ 
ಕರ್ಮವೋ ಇದು ಯಾವ ಪುಣ್ಯವೋ (ಕೃಕಂರ. ೩-೨೩ ಶವ) ; ಆತ್ಮ ಯಾವ 
ಕುಲ ಜೀವ ಯಾವ ಕುಲ (ಕನಕ: ೭೭-4): ಯ್ಯಾ: ಯಾ ಆಸೆ ಜೀವಾಳದಿ 


ಸ್ವಪ್ನ 
ಸ್ವ 


30 


ಉಳಿದು . - . ಮೂಡಿ ಬಂದಿತಿಲ್ಲಿ (ಅರಳು: ೦೫೨-೦) 

ಯಾವ' ಗಿಡದ ತೊಪ್ಪಲು ಎ (ಆಲಂ) ಯಾವ ಬೆಲೆಯೂ 
ಇಲ್ಲದಂತಹ ಸರಕು, - ಪದಾರ್ಥ : ಕೊತವಾಲ ಸಾಹೇಬರು 
ಯಾವ ಗಿಡದ ತೊಪ್ಪಲು ? ನಾನು ಮನಸ್ಸು ಮಾಡಿದರೆ ಓಡಿಸಿ ಬಿಡುವೆ 
(ಕೂ. ೩5), ಯಾದಲ್ಲಿ ಎ ಯಾವ ಶ್ಮಳದಲ್ಲಿ; ಎಲ್ಲಿ: ಇಂಥ ವಸ್ತು 
ಯಾವಲ್ಲಿ ಸಿಕ್ಕುತ್ತದೆ? (ರೂಂ). ಯಾವುದೊಂದು. ಏನೊಂದು ; ಯಾವು 

ಇದರೂ ಒಂದು! ಯಾವುದೊಂದು ಕೆಲಸ ಮಾಡುವುದು. ಎಲ್ಲರಿಂದ 
ಆಗದೆ ಹೋದಾಗ್ಯೂ, ಆದನ್ನು ಕೆಡಿಸುವುದು ಎನ್ಲರ ಕೈಯಲ್ಲಿಯೂ ಉಂಟು 


(ಹಯ 5-೩೬)... [ವ ಆವುದು) 


ಯಾಷ್ಟೀಕ (ನಾ). ದೊಣ್ಣೆಯನ್ನು ಹಿಡಿದಿರುವ ಸೈನಿಕ, - ಯೋಧ: 


“ಯಾಷ್ಟೀಕಃ* ಪಾರಶ್ವಧಿಕಃ ಈ ೨ನ್ನು ಕ್ರಮದಿಂದ, ಯಷ್ಚಿಸ್ವಧಿತಿ 
ಹೇತಿಕೌ _ ದೊಣ್ಣೆಯೂ ಗಂಡಕೊಡಲಿಯೂ ಆಯುಧವಾಗಿ ಉಳ್ಳವರ 
ಹೆಸರುಗಳು'' (ಸರ್ಕಾಂಿ- ೨3. Wo] 
ಯಾಸ (ನಾ). ೧. ಪ್ರಯತ್ನ. ೨. ಒಂದು ಬಗೆಯ ಬಳ್ಳಿ 
ದುರುಚೆ : ""ಯಾಸ್ಯ, ಯವಾಸಃ - - - ದುರಾಲಭಾ - ೧೦ ತೀಟಕಸಂಧಿ 
ಸುಗುನ್ನೇ ಹೆಸರುಗಳು. ತುರುಚೀಬಳ್ಳಿ: ಬಳ್ಳಿದುರಿಚೆ” 
೩. ಕೊತ್ತುಂಬರಿ: *" ಯಾಸ್ಯ--ಬಳ್ಳಿದುಉಚೆ- 
[ಸಂ.] 


ಸಸ್ತ; 
ಸಸ್ಯ; 


(ಸರಾ: 934)- 
ಕುಸ್ತುಂಬರಿ'' (ಧಿ: ೧೩೨)- 
ಯಾಸಿ ' ಯಾಸೆ ' ನೋ: 
ಯಾಸೆ. ಯಾಸಿ (ನಾ)- ಡೊಂಕಾದುದು : ಓರೆಯಾದುದು ; ಸೊಟ್ಟಗಾ 
ದುದು; ನೇರವಲ್ಲದುದು : (ತೋಳದ) ಕಣ್ಣುಗಳು ಯಾಸೆಯಾಗಿ ಗುಡ್ಡೆ 
ಗಳು ಹಚ್ಚೆಗೆ ಹೊಳೆಯುತ್ತವೆ (ಯಂ: 4-6 )- ಯಾಸಿ : ಗೇಣು 


ಂದೂವರೆಗೊಣಿಗೊಂದು ಗೂಟಗಳನ್ನಾಗಲಿ, ಮೊಳೆಗಳನ್ನಾಗಲಿ ಕವಲಿನ 


ಯಾಹೊತ್ತು, 


ಹಾಗೆ ಯಾಸಿಯ ಮೇಲೆ ಹೊಡೆದು ಆ ಹಳ್ಳದಲ್ಲಿ ನಡಿಸುವದು (ಕೃಸಿಶ್ರ-*0)- 
[ಆ ಏಸೆ?] 

ಯಾಹೊತ್ತು (ಅ). ಎಲ್ಲ ಕಾಲದಲ್ಲಿಯೂ; ಸದಾಕಾಲವೂ : ಕಂಡೆ ನನ್ನ 
ಆಂತರ್ಯುದಮರಪುರುಪನನು ತೆರೆಯಲಿಹನ - . . ಮೃತ್ಯುಲೋಕವನು 
ಅಮೃತನಂತೆ ಯಾಹೊತ್ತು ಕಾಣುವವನ (ಅರಳು. 0೭೯-೩): 

[ಆ ಏವೊಬ್ಬುಂ] 

ಯಾಳ್‌ ' ಯಾಟು್‌ ' ನೋ. 

ಯಾಳ್‌ಪಾಣ (ನಾ). “ಯಾಳ್‌' ಎಂಬ ವಾದ್ಯದೊಡನೆ ಹಾಡುವವನು: 
ಯಾಳ್‌ ಎಂಬ ಒಂದು ವಿಧವಾದ ತಂತ್ರೀಮಾದ್ಯದ ಶ್ರುತಿಯೊಡನೆ . . . 
ಶಿವಶರಣರ ಗೀತಗಳನ್ನು ಹಾಡುತ್ತಿದ್ದ: ವರಿಗೆ: *'ಯಾಳ್‌ಪಾಣರ್‌' ಎಂದು 

[+ ತಮಿ. ಯಾಲು*ಪ್ಪಾಣರ*] 


ಹೆಸರು (ಅನತಂ- 0% ರೀಂಕ)- 
ಯಾಳ ಯಾಟು?” `' ನೋ. 
ಯಾಳಿ (ನಾ). ಸಿಂಹದ ಮುಖ, ಆನೆಯ ಕೋರೆ ಹಾಗೂ ಸೊಂಡಿಲು 
ಇರುವ ಒಂದು ಬಗೆಯ ಕಾಲ್ಪನಿಕ ಪ್ರಾಣಿ: ಆ ಬಳದ ಸಿಂಹನ 
ತಲೆಯನ್ನು ಮೆಟ್ಟಿ, ಮೇಲಣ ಯಾಳಿಯನ್ನು ನೆಮ್ಮಿ, ಸಜ್ಜಿಗೆ ಆರೋಹಣ 
ಮಾಡು (ಕಟಕ. 0೦೯-೦೦); ಕೆಳಭಾಗದಲ್ಲಿ ಯಾಳಿಗಳು. ಸಿಂಹಗಳು ಮತ್ತು 
ಆನೆಗಳು ಕೆತ್ತಲ್ಪಟ್ಟಿವೆ (ಕ ವಾಸ್ತು. 63)- 
[ದೇ.॥ ತಮಿ. ಯಾಳಿ; ಮಲ. ಯಾಲೀ] 
ಯಾಟು, ಯಾಳ್‌, ಯಾಳ (ನಾ): ಒಂದು ಬಗೆಯ ತಂತೀವಾದ್ಯ: 
ಕೊಲಲಿನಿದು ಯಾಟನಿದೆಂಬರ್‌ ತಮ್ಮಕ್ಕಳ ತೊದಳ್ನುಡಿಯ ಕೇಳೆದವರ* 
(ಕಣ್‌: 0-೭-೬). ಯಾಳ್‌ ; ಯಾಳ್‌ ಎಂಬ ಒಂದು ವಿಧವಾದ ತಂತ್ರೀ 
ವಾದ್ಯದ ಶ್ರುತಿಯೊಡನೆ . . . ಶಿವಶರಣರ ಗೀತಗಳನ್ನು ಹಾಡುತ್ತಿದ್ದವರಿಗೆ 
'ಯಾಳ್‌ಪಾಣರ್‌* ಎಂದು ಹೆಸರು (6550. ೦೪ ಶೀಂಕ)- ಯಾಳೆ ; ಯಾಳದೆ 
ಜತಿ. ಏಳೆಯ ಗತಿ ಏಳೇಳೇಳೆಂದು ಎಬ್ಬಿಸಿ, ಮಬ್ಬನು ಚೆದರಿಸಿ ಬಾಳ್‌ 
ಬಾಳ್‌ಬಾಳಿಂದು ತಂತಿಯು ತಾಳಿಕೆ ಮಿಡಿದಿರೆ, ಎಲ್ಲಾಯಿತು ಒಂದು 
(toms: 00೭-೦೦),, 
ಯಿಸಗ (ನಾ). ಒಂದು ಬಗೆಯ ಸಸ್ಯ: 
ಯಿಸಗ, ಮದರಾಸ್‌ಮನ್ಸಿಗೆ (ಮ್ಮ ೧- 3೩-60೪) - 
(2) 


ಯುಂಜಾನ (ಗು)- ೧. ಜೋಡಿಸುವ; ಕೂಡಿಸುವ. ೨. ಸರಿಯಾದ; 
ಯೋಗ್ಯವಾದ. ೩. ಯಶಸ್ವಿಯಾದ ; ಏಳಿಗೆಯನ್ನು ಹೊಂದಿದ. 
(ನಾ). ೪. ಮೋಕ್ಷಪ್ರಾಪ್ತಿಗಾಗಿ ಯೋಗಸಾಧನೆಯಲ್ಲಿರುವ 


ಬ್ರಾಹ್ಮಣ ; ಯುಂಜಾನರ ಹೃದೆಯಸ್ಥಿತ ಮಂಜುಳಚಿದ್ದೀಪವಮರ್ದ 
ಬೆಳಗಿನೆೊಳನಿಶಂ ರಂಜಿಪ ಗಿರಿಪುತ್ರಿಗೆ ನೀರಾಂಜನಮಂ ಬೆಳಗಿದು ಧರಿತ್ರೀ 
ಪಾಲಂ (ಉದ್ಮರಿ. ೩-೧3೩); ಯೋಗಿಗಳಲ್ಲಿ ಯುಕ್ತ. 
ಎರಡು ವಿಧ. ಯುಕ್ತನು ಸರ್ವ! 
ದಿನಗ ಧ್ಯಾನದಿಂದ ಸವಃ 'ಜ್ಞನಾಗುವನು (ಹಿಂದಸಾ- 00). 
[ಸಂ,] 

ಯುಕುತ (ಗು). ಯೋಗ್ಯವಾದ ; ಉಚಿತವಾದ. (ನಾ). ೨. 
ಯೋಗ್ಯವಾದುದು ;: ಸಮರ್ಪಕವಾದುದು ; ತಕ್ಕುದ: 
ವಾಗಲಯುಕುತವಾಗಲಿ ಪರರು ವಚನಿಸಲು ಸಕಲವೂ ಹರಿಮಾಃ 
ಮುಕುತನಹನು (ಏಭಾಗ- ೦೦-೦೮-3೩). [ಆ ಸಂ. ಯುಕ್ತ] 

ಯುಕುತಿ, ಜುಕುತಿ, ಜುಕ್ತಿ, ಜುಗುತಿ. ಜುಶ್ತಿ (ನಾ). ೧. ಮಾರ್ಗ; 
ಪದ್ಧತಿ ನ ರೀತಿ; ಕ್ರಮ: ಭಕ್ತಿರತಿಯ ವಿಕಳತೆಯ ಯುಕುತಿ[ಶಾಣಂ. 
ಯುಕ್ತಿ]ಯನೇನೆ ಬೆಸಗೊಂಬಿರಯ್ಯಾ (4ನ: 80೬) ; ಅಖಿಳಧಾನ್ಯವ 
ಬೆಳೆವ ಯುಕುತಿಯ ಯುಕುತಿಗೊಳಿಸಿದನಾದಿಶಿವನನವರತ ಜನಗಳಿಗೆ 


0 


೭೫೨೫ 


ಯುಕ್ತಯಾರಿಕೆ 


(02: 00-93) ; ಮುಂದೆ ಬದುಕುವ ನಿನ್ನ ಯುಕುತಿಯನಿಂದು 
ತೋರೆಂದೆನುತಲಾರ್ಭಟದಿಂದ ಕೈವಿಡಿದೆಳೆದನಾ ಧನಪತಿಯ ದಶಮುಖನು 
(ಕನಂರಾ. ೦-೯-೨೦): ೨. ಹಂಚಿಕೆ; ಯೋಜನೆ ; ಉಪಾಯ : ಯುಕುತಿ 
ಯಿನ್ನಿದಕಿಲ್ಲ ಪಾರ್ಥನ ಶಕುತಿ ಘನವು (ಉನ್ಮಾರ್ರೂ 6-೬೦-೩. 

5] ಆಚಾರ ; ವರ್ತನೆ: ಸಕಲಕರಣಂಗಳನು ಬಕುತಿಯ ಜ್ವಾಲೆಯಲ್ಲಿ ಸುಟ್ಟು 
ಯುಕುತಿಯ ವಿಭೂತಿಯ ಧರಿಸಲು ಮುಕುತಿಯಹುದಕೆ ಸಂದೇಹವಿಲ್ಲ 
(ಸಃ ೬೬-೦6೬) ; ಭಕುತರ ಬಿನ್ನಪಗ್ಗೇಳಿಯಾ ಮಂನಿಪತಿ ಸಕಲಾಗಮದ 
ತೊಜಕಿಯೊಳು ಯುಕುತಿಸಂಯುತ ಭವ್ಯರ ಮುಳುಗಿಸಿದೆನು (ತೀನಂತಾಂ" 
30-0). ಜುಕುತಿ ; ೧. ಕಕಾರಕ್ಕೆ ತಕಾರಂ--ಯುಕ್ತಿ-ಯುತ್ತಿ. ಜಂಗುತ್ತಿ 
ಜುಕುತಿ (ಕಮರ: ೨೬೪ ಶ್ರಯೋ)- ಬುಕ್ತಿ; ೧. “ಜುಕ್ತಿ ಯುಕ್ತಿ” (ಕರಂ. 
ಜುಗುತಿ ; ೧. ಕಕಾರಕ್ಕೆ ತಕಾರಂ--ಯುಕ್ತಿ-ಜುತ್ತಿ, ಜುಗುತಿ, 
ಜುಕುತಿ (ಕನುಡ. ೨೬೪ ಪ್ರಯೋ): - ಜುತ್ತಿ : ೧. "ಜುತ್ತಿಯೆಂದು ಯುಕ್ತಿ” 
(ಕರಾ ೬೯-೩೬೩) ; “ ಜುತ್ತಿಯೆ ತಾಂ ಯುಕ್ಷಿಯಕ್ಕು” (ಕಂಕೂ- ೨೨೪). 

[<ಸೇ. ಯುಂಕ್ತಿ./ಪ್ರಾ. ಜುತ್ತಿ] 

ಯುಕುತಿವಿದ (ನಾ). ಯುಕ್ತಿಯನ್ನು ಬಲ್ಲವನು ; ಸಂಧಾನಚತುರ , 
ಯುಲತಿವಿದರುಗಳಾಗಿ ವಿದ್ಯಾಧಿಕರೆನಿಸಿ ... ಪರಪುರುಷಾರ್ಥಿಗಳು 


೬೩)- 


1s 


ವೈದಿಕರಲೇ ವಿದ್ವಾಂಸರೆನಿಸುವರು. (ಕುನ್ಮಾಣ. ೩-೮3); ಸಕಲಾಗಮ 
ಬುಧೆಜನರು ಯುಕುತಿವಿದರು. ಕವಿಗಳು ಕಾವ್ಯನಿಪುಣರಿಂದಕಲಂಕಸಭೆ 


ಯೊಪ್ಪೆತಿಹುದು (ಅನಂತ: ೬-೧): [ವಸಂ. ಯುಕ್ತಿವಿದ್‌] 
ಯುಕ್ತ (ಗು). ೧. ಜೋಡಿಸಿದ ; ಸೇರಿಸಿದ; ಕೂಡಿಸಿದ. ೨. ಹೊಂದಿದ; 
ಪಡೆದ. ೩. ಸರಿಯಾದ ; ಯೋಗ್ಯವಾದ ; ತಕ್ಕುದಾದ : ಹಿಮ 


ಚೂಳಂ ೬. ದೀಕ್ಷೆಯಂ ಕೆಯ್ಕೊಂಡು ಯುಿಕ್ತಾಚರಣದಿನಂತ್ಯದೊಳ್‌ 
ಸಮೂಧಿವಡೆದು ಮುಡುಪಿ ಶತಾರಕಲ್ಪದೊಳ್‌ ಸಾದೂನಿಳೆದೇವನಾದೊಂ 


(ಉಂಟು. ೯-೨೩ 2). ೪. ಮಗ್ನವಾದ ; ಆಸಕ್ತವಾದ. ೫. ತರ್ಕ 
ದಿಂದ ನಿಷ್ಟನ್ನವಾದ.-ಸಿದ್ಧವಾದ- (ನಾ)- ೬. ಯೋಗ್ಯವಾದುದು: 
ವಿಯದಾಶಾವಧಿಯಾಗಿ ಪೆರ್ಚಿ ಬೆಳೆದಿರ್ದಾ ಮತ್ತಿಯಂ ಕೃಷ್ಣನಬಕ್ತಿಯ 
ಕೂಸಾಟದೆ ಕಿಬ್ಬ ಮಾನುಷಚರಿತ್ರಂ ನೋಬ್ಬ ಗೋಪಾಲರೊಳ್‌ ಭಯಮ” 
ಮಾಡದೆ ಮುದ್ಧಿದೆಂಬದಟಿದೆಂಬಂತಾಯ್ತೂ ಯುಂಕ್ರೆಂ (೩ಗಂ: ೩-೩೪) ; 
ನಿನಗೆ ಅಗತ್ಯವಾಗಿ ಹೇಳತಕ್ಕದ್ದೆ ಯುಂಕ್ಷವು (ಅಕನ. 66). ಪ. 


30|  ಯೋಗ್ಯನಾದವನುಃ ಉತ್ತಮಸಾನವಪನು : ನಿಮ್ಮ ಶರಣರ ಮುಂದೆ 
ಯಲ್ಲೆನೆಯ್ಯಾ (೧5. ೩೩). ಲೆ. ತ್ರಿಕಾಲಜ್ಞನಾದ 
ನೆನಹು ನಿಲಿಸುವನವನೆ ಯುಕ್ತನು ನೆನಹಲಾರ್ಜಿಸಲವನೆ 


(ಹತಾ. ೫೬೮) ; ಯುಕ್ತನು ಸರ್ವದಾ ಸರ್ವಜನು 
ನನು - ಬೇಕಾದಾಗ ಧ್ಯಾನದಿಂದ ಸರ್ವಜ್ಞನಾಗುವನು ಷಃ: 
ಉಂ): ೯. [ಕಾವೃವಿಸಾ] ಅರ್ಥಾಂತರನ್ಯಾಸಾಲಂಕಾರದ ಹತ್ತು 
ಪ್ರಭೇದಗಳಲ್ಲಿ ಒಂದು: ಉರುಪಿತ್ತಶೋಕಪಲ್ಲವವಿರಚಿತರಯನೀಯ 
ಮೆನ್ನ ಮೆಯ್ಶಂ ಪೀನಂ ಸ್ಟುರವನಲಪ್ರತಿನಿಧಿ ತತಸ್ವರೂಪಗುಣಮಕ್ಕು 
`ಯುಕ್ತಾರ್ಥ ' ಪರಾ. 
೧೦. [ಗಣಿತ] ಕೂಡುವುದು ; ಸಂಕಲನ : ಯುತಂ, ಯುಕ್ತಂ, 
ಮಿಶ್ರಂ . . . ಬತಂ 'ಇಂತಿನಿತುಂ ಕೂಡೋದಕ್ಕೆ ಹೆಸರು (ಶೈನಜಾ, 
0೦-೦೨ ವ). [ಸಂ,] 
ಯುಕ್ತಗೈ (ಕ್ರಿ)- ಕೂಡಿಕೊಳ್ಳು $ 
ಯೊಳಿಹ ಜೀವಿಗಳು ಜಲದಲ್ಲಿ 


ದುಂ ಯುಕ್ತಂ (ಕನ ೩-೩೭) 


40 


ಹೊಂದಿಕೊಳ್ಳು : ಉಕ್ತದಿಂ ಧರೆ 
ಮುಕ್ತಗೈವದನು ಜಲಪೂರ್ವದಿಂ ನುಡಿವುದು 

(ಮಂಗರಾ- ೦೨೨-೯). [ಯುಕ್ತ 4 ಕೈ (ಆಕೆರ್ಯ)] 
48 |ಯುಕ್ತಯಾರಿಕೆ (ನಾ). ಅಧಿಕಾರ ; ಬಲ: ಮೇಲೆ ಬರದು ಇರುವ 
ಮಾರ್ಗ ಬಿಟ್ಟು ತಮ್ಮ ತೆಮ್ಮ ಯುಕ್ತಯಾರಿಕೆಯಿಂದ ಮನಸು ಬಂದಂತೆ 


ಯುಕ್ತರೆಸೆ 


ನಿಮಕ್‌ಹರಾಮತನ ಕೆರೆಯಿಂದಾ ಮಾಡುವದು (ಕ್ರ. ೨೬೪ ೆ 
[೯ ಯಃಖ್ದಾ (ವ್‌ ಎಕೆ] | 
ಯುಕ್ತರಸೆ ih ಒಂದು ಬಗೆಂ ರಾಸ್ಲೆ : -ಏಲಾವರ್ಕೀ. | 
ಸುವಹಾ, ರಸ್ನಾ. ಯುಕ್ತರಸಾ ೪ ಸಣ ನ್ಲಿದೆಂಪರಾಸ್ಮಿ, ರಾಕ್ಮೆ” 
(408. 0೪) - [ಸಂ. ಯುಜ್ವರಸಾ] 
ಯುಕ್ತರೂಪಕ (ನಾ). [ಕಾವ್ಯ ಮಾ] ರೂಪಕಾಲಂಕಾರದಲ್ಲಿ ಒಂದು 
ಪ್ರಭೇದ ; ಖಚಿತವಾದ ರೂಪಕ ; ಮೊಗಮೆಂಬಂಬುಜದಲರು 
ನಗೆಯೆಂಬ ವಿಕಾಸಮೊಪ್ಪು ವದಃಗೊಳ್‌ ಸುರಾಗುಂ ಮಿಗೆ ಕಣ್ಣಳೆಂಬ ತುಂಬಿ 


ಗಳೊಗೆಹೊಸಗೆಯಿನನೆ Rann ದುತ್ಕುಂ (ಮುಕ್ತರೂಪಕಂ) 
(00. ೩-38). ಐ ಪ್ರಯೋಗದಲ್ಲಿ 'ಸುಯುತ್ತರೂಪಕ' ಎಂದಿದ್ದು 
'ಸು' ಎನ್ನುವುದು ಛಂದಸ್ಸಿಗಾಗಿ ಸೇರಿದೆ. [ಸಂ.] 

ಯುಕ್ತಾಯುಕ್ತ (ಗು). ೧ ಯೋಗ್ಯ ಮತ್ತು ಆಯೊಃಗ್ಯವಾದ, 
(ನಾ). ೨. ಯೋಗ್ಯವಾದುದು ಮತ್ತು ಆಯೋಗ್ಯವಾದುದು : 
ಬೋಳನೂ ಯುತ್ತಾಯುಕ್ತವನ್ನು ಮರೆತು ಮಾತಾಡಿದ ಹು: ನಟವನ್ನು 
ನೋಡದೆ. ಹೊರಟುಹೋದನು (ಕೆ. ೦೦ *ಢಾಸಾಂ). 
೩. [ಕಾವ್ಯ ಮಾ] ಅರ್ಥಾಂತರನ್ಮಾಸಾಲಂಕಾರದ ಪ್ರಭೇದಗಳಲ್ಲಿ 
ಒಂದು ; ಹರಿಣಧರಂ ಸೊಗಯಿಸಿದಂತಿರೆ ಕುಸುಮಿತ ಚೂತವಿತತಿ 
ಸೊಗಯಿಸಿತೆನಸುಂ. ಸುರೆಭಿಸುಮನಸಿ ಸ್ವಿದೋಷಾಕರವಿಲಸಿತಮಪ್ಪೊ ಡಿಂತು 
ಯುಕ್ತಾಯುಕ್ತ ಕಂ (ಕಣಾ. ೩-೩4). [ಸಂ.] 

ಯುಕ್ತಾ ರ್ಥ (ಗು). ೧. ತರ್ಕಬದ್ಧವಾದ ಅರ್ಥವುಳ ಳ್ಳ; ಸುಸಂಗತವಾದ. 


(ನಂ). ೨. ಸುಸಂಗತವಾದ ಅರ್ಥ, ಅಭಿಪ್ರಾಯ. ೩. [ಕಾವ್ಯಮಾ] 
ಅರ್ಥಾಂತರನ್ಯಾಸಾಲಂಕಾರದ ಒಂದು ಪ್ರಭೆ: ಸಂಲವ್ಮಾಪಿ 
ವಿಶೇಷಪ್ರಕಾಶತರ ಯುಕ್ತಕುರಿ ಯುಕ್ತಾಯುಕ್ತಂ. . ವಿಪರ್ಯಯ 
ಯುಕ್ತಾರ್ಥಂ (೪೫. ೩-೨): 'ಯುಕ್ತ' ಪರಾ. [ಸಂ.] 
ಯುಕ್ತಿ (ನಾ). ೧- ಜೋಡಣೆ ; ಸೇರಿಕೆ. ೨. ಎತ್ತು. ಕುದುರೆ 
ಮೊದಲಾದುವುಗಳನ್ನು ಹೂಡುವಿಕೆ. ೩. ಸಾಧನೆ ; ಆಚರಣೆ ; 
ಅನುಸರಣೆ ; ಈಸು ವಿಧದೊಳಗೆ ಅಂಗವಿಲ್ಲ ಮೆಲೆ ಸತ್ತು ರುಷರ 


ಸಂಗವಿಲ್ಲ ಯುಕ್ತಿಯಿಲ್ಲು ಎನಗೆ ಭಕ್ತಿ ಹೈಯೆಂತಹುದಯ್ಯಾ (ವಸವ. 660) ; 
ಸಮಗ್ರ ಸಮನ್ವಯ ಸಿದ್ಧಾಂತದ ಪೂರ್ಣದರ್ಶನ ಷಃ 
ಆತ್ಮಶುದ್ಧಿಯಾಗಿ ಭಾವ 'ಅನುಭಾವವಾಗಿ- ಯುಕ್ತಿ 

ಯಾಗಿ ಪಲ್ಲವಿಸಿದ ಯಗಿಗಿಕಃ 
೪. ಯೋಜನೆ ; ಹಂಚಿಕೆ: ಉಪಾಯ: ಹಿಂದೆ ನಾನಾಯೋನಿ 
ಯಲ್ಲಿ ಬಂದೆನೆಂಬ ಹೇಯವಿಲ್ಲ ಮುಂದೆ ಮುಕ್ತಿ ಕ್ಷಿಯಾಗಬೇಕೈೆಬ ಯುಕ್ತಿ 
ಯಿಲ್ಲ (985- 6೬) ; ಭಕ್ತಿಯಭಿಮಾನಿಗಳು ಭಕ್ತನೊಡನೊಡನೆ ಕೊರಗುತೆ 
ನಡೆದು ಬರುತಮಿರೆ ಯುಕ್ತಿ ಹೊದ್ದದ ಶಿವಸ್ಸೆ ig 
(ಕರರ. ರೇ. ೦೪-೧೨); ಹೋಕಾಯೆಂತ್ರ ಶ್ರದ ಯುಕ್ತಿಯನ್ನು ಇಟಲೀದೇಶ 
ದಲ್ಲಿ ಫ್ರೀಯೋಜೀಯೋ ಎಂಬ ಮನುಷ್ಯನು ತೆಗಿದನೇದು ಹ 
ಹೇಳುತ್ತಾರೆ (ಮುಂಂಖ: ೫-3೩3). ೫- ಕುತಂತ್ರ; ಕಪಟಯೋಜನೆ. 
೬. ಕೌಶಲ ; ನೈಪುಣ್ಯ : ಛಂದಸ್ಸು ಲಕ್ಷಣಮಲಂಕಾರಭಾವರಸಮೊಂದಿ 
ಕಳೆವೆತ್ತ ಸತ್ಯೃತಿ ಚಮತೃತಿ ಯುನಕ್ತಿಯೊಂ[ಕಾಕಾಂ. ಕ್ರಮೊಂ]ದುಮಿಲ್ಲದ 
ಕಾವ್ಯಮಶ್ರಾವ್ಯಮಹುದು ($6೫. ೦-೬). ೭. ಮರ್ಮ; ರಹಸ್ಯ) 
ಗುಟ್ಟು. ೮. ತರ್ಕ; ವಾದ: ದೇಹಕ್ಕೆ ಅತಿರಿಕ್ತವಾದ ಆತ್ಮವೆಂಬು 
ದೊಂದಿದೆ ಎಂಬ ವಿಷಯವನ್ನು ಯುಕ್ತಿಗಳಿಂದಲೂ ಅನುಭವ 
ದಿಂದಲೂ ಸಿದ್ಧಪಡಿಸಿರುತ್ತಾರೆ. (ಕೀಣತ್ಮ- 17, ಮುನ್ನು ತ): 
೯. [ಕಾವ್ಯ ಮಾ] ಕಥಾವಸ್ತು ವಿನಲ್ಲಿರುವ ಘಟನೆಗಳ ಅನ: ನುಕ್ರಮ. 
೧೦. ಉದ್ದೇಶವನ್ನು ಸೂಚ್ಯವಾಗಿ ಅಥವಾ ಸಾಂಕೇತಿಕವಾಗಿ ವ, ವ್ಯಕ್ತ 


20. 


40 


48 


ಯುಗ (ನಾ). ೧: ನೇಗಿಲಿನ ಅಥವಾ ಬಂಡಿಯ ನೊಗ: 


ಯುಗೆ 


ಪಡಿಸುವುದು. ೧೧. ತನ್ನ ರಹಸ್ಯವನ್ನು ಮರೆಮಾಡಿ ಇತರರಿಗೆ 
ಮೋಸಮಾಡುವ ಉಪಾಯವನ್ನು ಕೈಕೊಳ್ಳು ವಿಕೆ; ತನ್ನ ಬಗೆಯಂ 
ವೆಜರ್‌ ತಿಳಿಯದಂತೆ ವಂಚಿಸುಪುದರ್ಕೊದ ಕಜ್ಜಮನೆಸಗುವುದು 
ಯುಕ್ತಿಯೆನಿಪ್ಪದು ; ಎಂತೆನೆ - ತಜಃಸಂದಪ್ರ, ಪ್ರತಿಮಭಟರ್‌ ತಟುಬುವಿನಂ 
ಪರಿವ ಕಳವಿದಬದೊಳದೊರ್ವಂ ಮುಣುದುದು ಕೆಳದಿಯ ದಟಮಿಜ್‌ಯಿಲ 
ಯೆಂದೊದಜುತ್ತೆ ತಮ್ಮವರನೇ ತಜಂದಂ (ಕಶ್ಚತಿ- ೩-0೬೦) ; ತನ್ನಯ 
ಮರೆಮಾಡಲೀ ಕ್ರಿಯದಿಂ ಪರರಿಂಗೆ ಇನ್ನು ವಂಚನೆ ಮಾಡೆ 
ಯುಕ್ತಿ (ಕುರಂ- ೦೬೦-೦). [ಸಂ.] 
ಹ ಮ್ತ ಕ್ರಿ). ಆಚಾರ ತಪ್ಪ, -ಕೆಡು; ಸುಪಥಮಂತ್ರದುಪದೇಶವ 
ಕಲಿತು ಯುಕ್ತಿಗೆಟ್ಟು ನಡೆವಿರಯ್ಕಾ ತತ್ತ್ವಮಸಿಯೆಂಬುದನಜೌದು. 
ಕತ್ತಲೆಯೊಡೆವಿರಯ್ಯಾ (0ನ. ೯೦). [ಯುಕ್ತಿ *- ಕೆಡು], 
ಯುಕ್ತಿಬಲ (ನಾ). ಸಾಧನೆಯಿಂದ ಪಡೆದುಕೊಂಡ ಬಲ,- ಶಕ್ತಿ; 
ಬಲವು: ಮೂರು ವಿಧವಾಗಿರುವುದು, ಎಂತೆಂದೊಡೆ - ಆ ಕಾಯಬಲವು 
ಸಹಜವಮೆಂದೂ; ಕಾಲಜವೆಂದೂ, ಯಂತ್ತಿಕ್ಕ ೈತವೆಂದೂ ಮೂರು ತೆರನಾಗಿರಾ 
ವುದು ... ರಸುಯನಾದ್ಯೌಷಧಗಳಿಂದಾದ ಬಲವು ಯುಕ್ತಿಬಲವ್ನ್ಲೆಸಿ 
ಕೊಂಬುದು (ಸಕಕ್ಕೆ. ೦೪). [ಸಂ.] 
ಕ್ತಿವಂತ (ನಾ). ಉಪಾಯಕುಶಲನಾದ ವ್ಯಕ್ತಿ; ಚುರುಕಾದ ಬುದ್ಧಿ 
ಯುಳ್ಳ: ವನು: ಆ ಹುಡುಗರಿಗೆಲ್ಲ ಸೀತಾರಾಮು ಎಂಬ ಹುಡುಗನು 
ಮುಖುಡ . « ಬಹಳ ಯುಕ್ತಿವಂತ (ಳಕು. ೭). [ಸಂ. ಯುಕ್ತಿವತ್‌] 
ಯುಕ್ತಿವಾದ (ನು. ದೃಷ್ಟಪ್ರಮಾಣವನ್ನು ಆಧರಿಸಿದ ವಾದ ; 
ಬೌದ್ಧಿಕವಾದ ; ದ ವೈಚಾರಿಕವಾದ : ಯುಕ್ತಿ ಕ್ರಿವಾದದ ಪ್ರಬಲತೆಯಿಂದೆ 
ನಾಸ್ತಿಕವಾದಿಗಳು ವೇದಗಳನ್ನೂ. ವೇದಪ್ರಾಮಾಣ್ಯಃ ವನ್ನೂ ನಿರಾಕರಿಸಿದ್ದ: ರು. 
ಅಂತಹ ಯುಕ್ತಿವಾದದ ಬಲದಿಂದಲೇ ವೇದಪ್ರಾಮಾಣ್ಯ ವನ್ನು ಆಸ್ತಿ ಕರು 
ನಿರೂಪಿಸತೊಡಗಿದರು (೪63. 030) ರಾಘಪ್ಪನ  ಯುಕ್ತಿವಾದವೂ 
ಸರಿಯಾದದ್ದೇ. ಕೆಲಸದಲ್ಲಿ ಘಟ್ಟಗಳಿವೆ.. ಆಯಾ ಘಟ್ಟ ್ಪಿಕ್ಕೆ ತಕ್ಕಂತೆ ಆಯಾ 
ಜನರನ್ನು ಉಪಯೋಗಿಸಬೇಕು (ಗುನ, ೨೩೦). ೫.) 
ಯುಕ್ಟಿಸಾಲಿ (ನಾ). - ಯುಕ್ತಿವಂತ. (ಸಂ. ಯುಕ್ತಿಶಾಲಿನ್‌) 
ಯುಕ್ತಿಸು (ಕ್ರಿ ಕ್ರಿ): ವಿಚಾರಿಸು ; ಯೋಚಿಸು : ಮುಕ್ತಿಗರಸಂ ನಾನೆ ಬಸವಂ 
ಭಕ್ತಿಗರಸಂ ತಾನೆ , , . ಆನಚಲಲಿಂಗಂ ಯುಕ್ತಿಸಲು ಸಚರಾಚಂದ 
ಚರಲಿಂಗವೀ ಬಸವ (ಸಥ. ೧೦-೪೨) ; ಯುಕ್ತಿಸಲು ಮುನಿಸಿನ ನೆವದಿ 
ಕಲುಷೋಕ್ತಿಯು)ಂ ನಿನಗುಂಟು (ಐಸ್ರ, ೪೭-೫೬). [ಯುಕ್ತಿ + ಸ್ಕು] 
ಯುಕ್ತ ಕ್ಕ್ಯಲಂಕಾರ (ನಾ). ಇ ಯುಕ್ತಿ ೧೧: ಕ್ರಿಯೆಯಿಂ ನೆ ಕೈ ಜಮರ್ಮಮಂ 
ಮರೆಗೆಯ್ದು ಪರವಂಚನೆಯಂ ನೆಗಳ್ತುದು ಯುಕ್ತೈಲಂಕಾರಂ (444. 
[Xo] 


3-0 ವ). 
“ನೊಗ 
ನೆಂಬುದು ಯುಗನಾಮಂಠ* (ಸ್ತು ಕೋ. ೭-೨); ಆ ದಿವ್ಯರಥದ ಸಮಾಪಕ್ಕೆ 
ವಂದು , . . ಇಚ್ಛಾಮಾತ್ರವ್ಯ ವಸ್ಕಿತಸಮಸ್ತಯುಗನದಜ ಯುಗಶೋಭೆ 
ಯುಮಂ ಸಜಾಗ್ರಜಂಗೆ ನೀಚ ನಾಡೆಯಂ ಮೆಚ್ಚಿ ಬಿಚ್ಚಂಸಿ 
(8ಗರಿ- 6-೭೩ ನ). ೨. ಬಂಡಿಯ ಮೂಕಿ: ಈಸು. ೩. ಜೊತೆ ; 
ಜೋಡಿ: “ದ್ವ ದ್ವಂದ್ವ ಮುಭಯಂ ದ್ದ ಸ್ವಯಂ ಯುಗ್ಮ ಯಮಳಂ ಯುಗಂ 
ದ್ವೈತಮೆನಲು 'ಯುರಡಕ್ಕೆ ಪೆಸರಕ್ಕು 7 (ಕಗಗ. ೦೯-೦೨); ಮತ್ತ್ಯ್ಯನೆಂಬ 
ಪರದಂಗೆ ಜೈನೆಯೆಂಬಳ್‌ ಕುಲಮಾನಿನಿ ತದ್ಯುಗಕ್ಕೆ ಪೆಸರಿಂದೆ ನಂದನಂ 
ಭದ್ರನುಮಾ ತನೂಭವರಿರ್ವರ್‌ (ಸುಳುನಾ- ೩-೩೦); ಪೂಜಿಸಿದಂ , . . 
ಜಿನಮುನಿಪದಾಂಬುಜಯುನಿಗಂಗಳಿಂ (ಶೃತೃಶ- ೯-೩). ೪, ಐದುವರ್ಷಗಳ 
ಅವಧಿ: ಅಯ್ದು ವರ್ಷದೊಳೆ ಯುಗಂ ಎರಡುಯುಗಂ ದಶವರ್ಷಂ 
(ಶಂರಾಮಾ- ೦-೩೨)- ೫. ವಿಶ್ವದ ದೀರ್ಫವಾದ ಕಾಲಖಂಡ ; p ಕೃತ, 


ಯುಗಂಧರ 


ತ್ರೇತಾ, ದ್ವಾಪರ ಮತ್ತು ಕಲಿಯೆಂಬ ನಾಲ್ಕು ಯುಗಗಳು : ಇಂತೀ 
ಯುಗದೊಏಗಳುಂ ನಾರಾಯಣನೆಂ ನೀನುದಾತ್ತನಾರಾಯಣನೈ (ಶಂಕರಾ- 
೪-09); ಪರರ ಗುಣಾಗಮವ ಪತಿಕರಿಸಿ ನುಡಿವವನೀಗಳಿನ ಖಾಂಗದಾತನೇ 
(ಕುನ್ಮಾಲ್ರೂ ೬ ೬); ಒೀದರೆಗಳಿಗೆಯನೊಂದು ಬರಿಸದಂತೊಂದು. 
ಜಾವವ ಯುಗದಂತೆ ಒಂದಿರುಳನು ಕಲ್ಪಿಕಾಲವಂತೆಣಿಪಳು (ಹಂಂ- 1-t): 
೬. ದೀರ್ಫವಾದ ಕಾಲ; ದೀರ್ಥಕಾಲುವಧಿ : ಕ್ಷಣವೊಂದು 
ಯುಗವಾಗಿ ತೃಣಕಿಂತ ಕಡೆಯಾಗಿ ಎಣಿಸಲಾಜದ ಭವದಿ ನೊಂದೆ ನಾನು 
(ತರಂ: ೦-೯೩-೨); ಕಾಲುಗಳಿಗೆ ಯುಗವಾಗೆ ಳೆದು ನಿನ್ನ ಮೇಲಣಾಸೆಯಲಿ 
ತಾನಿಹೆನು (150. 90-48), ೭. ನಾಲ್ಕು ಮೊಳದ ಅಳತೆ ; ಮಾರು: 
ಯುಗಮಾತ್ರಕ್ಷೇತ್ರಮಂ ಕಣ್ಣರಿಕಿಸೆ ನಡೆದೀರ್ಯಾವಿಶುದ್ಧಿ ಕ್ರಮಂ ಕೈಮಿಗೆ 
. ಗೃಹೆದ್ವಾರದೇಶಕ್ಕೆ ವಂದಂ (ನುಂಕ್ಯ. ೧೩-೦೯); ಅರ್ಯನುತಂ 
ಕಣ್ಣಳ್‌ ತಾತ್ಸರ್ಯದೆ ಯುಗಮಾತ್ರಧಾತ್ರಿಯಂ ಪರಿಕಿಸೆ ಮುಂದೀರ್ಯಾ 
ವಿಶುದ್ಧಿ ಸಮನಿಸೆ ಚರ್ಯೆಗೆ ನಡೆತಂದಂ (ಫುತೃಶು- 0೩-0೦೬). ೮. ಕುಂಡೆ; 
ಪೃಷ್ಠ : ” ಕಟಿಸುನು ಪ್ರೋಥಂ ಯುಗಂ ಕುಂಡೆಯಕ್ಕುಂ” (ಮಂಗರಾ, 
66-0೭): * ಯುಗಸಂಧಿ ' ಪರಾ. ೯. [ಗಣಿತ] ನಾಲ್ಕು ಎಂಬ 
ಸಂಖ್ಯೆಯ ಸಂಕೇತ : “ಧರಣಿ ಶಿಯೆನಲೊಂದು ಕರ ನೇತ್ರಮೆನಲೆರಡು 
ಪುರವಹ್ನಿತ್ರಯ. ಮೂಜು ಶ್ರುತಿ ಯುಗಾಬುಧಿ ನಾಲ್ಕು” (ಮಂಗಣ:- 
9೦೩-೪): ೧೦. [ಜ್ಯೋತಿ] “ ಸಂಖ್ಯಾಯೋಗಗಳಲ್ಲಿ ಒಂದು [ಏಳು 
ಗ್ರಹಗಳೂ ಎರಡು ರಾಶಿಗಳಲ್ಲಿರುವುದು]” (ಶಾಕ: ನಂ. ೩-೩6) : 
ನಿಲೆ ಸಪ್ತಗ್ರಹಮೊಂದೆ ರಾಶಿಯೊಳೆ ಯೋಗಂ ಗೋಳನಾಮಂ ಯುಗಂ 
ನಿಲೆ ಗೇಹದ್ವ್ದಯದೊಳ್‌ (ಉತ: 0-5)- " ಯುಗಯೋಗ ` ಪರಾ. 
ಯುಗಯುಗ, ಯುಗಜುಗ (ದ್ವಿರುಕ್ತಿ) : ಯುಗಯುಗಕೂ ಉರುಳು 
ತಿಹುದು ಜಗದ ರಥದ ಗಾಲಿ (ಸಂಕು. 39-0); ಯ್ಮುರಜುಗಂಗಳಿಲ್ಲ 
ದಂದು ಊರ್ಧ್ವಮುಖನೆಂಬ ಗಣೇಶ್ವರನು (೨5ತ0- 3-೬), ಯುಗಜುಗದ 
ಪರಿಪಾಕದಿಂದ ಬರಲಿರುವಂಥ ಸ್ನೇಹಸಾರದ ಹದವನರಿವೆವೇ ? (ಉಡ್ಕೂರೆ- 
36). [೫ಂ.] 
ಯುಗಂಧರ (ನಾ). ಬಂಡಿಯ ಈಸು; ಮೂಕಿ: “ಕೂಬರಂ: 
ಯುಗಂಧರಂ - ಈ ೨ ಈಸು” (ಕಉಯು. ೭೬೩೨೪೩): “ ಯುಗಂಧ 
ರೋದ್ದೇಶದಲ್ಲಿ ಕೂಬರಮಕ್ಕುಂ ” (ನಸ್ತುಕೋ- ೪೭೨೨೪)- [ಸಂ.] 
ಯುಗಕೀಲಕ (ನಾ): ನೊಗದ ರಂಧ್ರದಲ್ಲಿ ಸೇರಿರುವ ಗೂಟ: 
“ಶೆಮ್ಮಾ. ಯುಗಕೀಲಕಃ -ಈ ೨ ಕಳಿಯಡಕು” (ಕಣಯ. ೪3-೪30)- [ಸಂ.] 
ಯುಗದ್ವಯ (ನಾ). ಎರಡು ಜೊತೆ,; ನಾಲ್ಕು ; 'ಯುಗದ್ವಯವದನ'` 
ಪರಾ. [ಸಂ.] 
ಯುಗದ್ವಯವದನ (ನಾ)... ನಾಲ್ಕು ಮುಖಗಳುಳ್ಳವನು; ಚತುರ್ಮುಖ; 
ಬ್ರಹ್ಮ: ಗಡಗಡನೆ ನಡುಗುತ ಯಂಗದ್ವಯವದನ ಕೈಮುಗಿದೆನ್ನ 
ಬರಿಸಿದ ಹದನದೇನೆನೆ (ಕರಣ. ೬-೨೬-೪) - (x5. 
ಯುಗಧರ್ಮ (ನಾ). ೧. ಆಯಾ ಕಾಲಮಾನದ ಸ್ವಭಾವ : ಕಲ್ಮಷದ 
ಯುಗಧರ್ಮವೆಯ್ದೆ ಪೊರ್ದದು ತನಗೆ (ಸಂಂರ- - ೨.ಆಯಾ ಕಾಲ 
ಮಾನಕ್ಕೆ ಹೊಂದಿಕೊಳ್ಳುವ ನಜವಳಿಕೆ,-ಆಚಾರ,-ನಿಯಮ: ಯುಗ 
ಧರ್ಮವೆಂದರೆ ಆಯಾ ಯುಗಗಳ ಸಮಯ ಸಂದರ್ಭಾನುಸಾರವಾಗಿ ನಡೆಯ 
ಬೇಕೆಂದು ಉಕ್ತವಾದ ನಿಯಮಗಳು (ಅರರ. ೦೦). [ಸಂ.] 
ಯುಗನಾಯಕ (ನಾ). ಯುಗದ ಮುಂದಾಳು; ಯುಗದ ಜನರಲ್ಲಿ 
ಶ್ರೇಷ್ಠನಾದವನು : ಯುಗನಾಯಕನೆನೆ ನಿಜಪದಯುಗನವಿ 
ನೆನೆ ಯುಗಂಧರದೇವಂ ನೆಗಲ್ಜಪನೀಗಳ" (6ಂಪು. ೩-5೦). 
ಯುಗಪತ್ತು, (ಅ)- ಒಮ್ಮೆಲೆ ; ಏಕಕಾಲದಲ್ಲಿ : “ಒಡಸಲ್ವುದೇಕಕಂಲಂ 
ಯುಗಪತ್‌” (ತತ್ತುಕೋ. 06-06) ; ಯುಗಪದ್ವಾದಿತ 'ದೇವದುಂದುಭಿ 


ಗ 
ಜ್ರ 


ಯೊಗಲ 


ಗಳಿಂದಾಯ್ತೆಯ್ದೆ ಶಬ್ದಾತ್ಮಕಂ ಜಗಂ (ಅ0- ೧೦-3೦): ಯುಗಪತ್ಯೂರ್ಮ 
ವಿಧಾನದಿಂ ಯುಗಪದು: ಇಂಗ ಸಂಸ್ಕ್ರಾನದಿಂ ಯುಗಪದ್ವಿ ಭ್ರಮವೇಗದಿಂ 


ಯುಗಪದಭ್ಕುಯಾತಚುತುರ್ಯದಿಂ ಯುಗಪದ್ಧಂಡ ಖಣಿರಿ*ಖಣಿಲ್‌ 
ಕ್ವಣಿತದಿಂ ಕೋಲಾಟದೊಳ್‌ ಕೃಷ್ಣನಂ ಬಗೆಗೊಂಡರ್‌ ಸಮಸತ್ತ್ವವಿಭ್ರಮಣೆ 


ಯರ್‌ ಶ್ರೀರೂಪೆಯರ್‌ ಗೋಪಿಯರ (12, 3-08) ; ಪರಮಹಂಸನ 
ದೀಕ್ಷೆ ತಾಳಿದ ವರಮಹಾರಘುರಾಯನೊಂದೆಡೆ ಪರಮವಕ್ಷತೆಯಿಂದ ಪ್ರಜೆಗಳ 
ಪೊರೆವ ರಾಘವನು . . - ಧರೆಯ ಮೈಲವತರಿಸಿ ಯುಗಪತ್ತಿರದೆ ಬಂದಿಹ 
ಧರ್ಮಕರ್ಮಗಳಂತೆ ತೋರಿದರು (60220. ೭6-೦೬). [ಸಂ. ಯಂಗಪದ್‌] 

ಯುಗಪತ್ರಕ (ನಾ). ಕೆಂಗಾಂಚಾಳದ ಗಿಡ ; ಕೋವಿದಾರಸೆಸ್ಯ: “ಕೋವಿ 
ದಾರಃ: ಚೆಮರಿಕ;: ಕುದ್ದುಲ;, ಯಂಗಪತ್ರಕಃ- ೪ ಕೆಂಪು ಕುಂಚವಾಳದ 
ಗಿಡ: ಕೆಂಗಾಂಚಾಳ ಹುದ್ವಿನ ಗಿಡ” (ಿರ್ನಾತಿ. ೦೭): [ಸಂ.] 

ಯುಗಪದುಕ್ತಿ (ನಾ). ಎಲ್ಲರನ್ನೂ ಕುರಿತು ನುಡಿಯುವುದು.- ಒಳ 
ಗೊಂಡು ಹೇಳುವುದು: ಪುರುಷತ್ರಯವ. ಸ್ವಾರ್ಥೊಚ್ಚರಿತಂಗಳ 
ಯುಗಪದುಕ್ತಿಗುತ್ತಮಪುರುಷಂ ಷರಮದನುಟ್‌ದಿರೆ ಮಧ್ಯಮಪುರುಷಂ 
ಕ್ರಮಗಣನಮಿರೆಯುಮೊಲ್ಫಂತಿರೆಯುಂ (ಕನುಡ. ೨೨೩). [ಸಂ.] 

ಯುಗಪರಿವರ್ತನ (ನಾ). ಒಂದು ಯಬಖಗದ ನಂತರ ಮತ್ತೊಂದು 
ಯುಗವು ಬರುವುದು : ಯುಗವರಿವರ್ತನಕ್ಕೆ ಪೊಟಗೆಂಬ ಸುಖಕ್ಕೆ ನಿವಾಸ 
ಮೆಂಬ ಶೋಳೆಗೆ ಮೊದಲೆಬ . ಕಥಾಕಥನಂ ವಿದೇಹದೊಳ* 
(ಮಂತ. ೨-೩). [ಇಂ.] 

ಯುಗಪಾಶಣ್ವಗ (ನಾ). ನೊಗಕ್ಕೆ ಹೂಡುವ ಎತ್ತಿನ ಪಕ್ಕದಲ್ಲಿ ಕಟ್ಟುವ 
ಮತ್ತೊಂದು'ಎತ್ತು : “ಪ್ರಷ್ಠವಾಟ್‌. ಯುಗಪಾರ್ಶ್ವಗಃ - ೨ ಉಕ್ಕೆಗೆ 


ತಿದ್ದಲೆಂದು. ನೊಗವನ್ನು ಹೊತ್ತು ಸೆಳೆಯುವ ಎತ್ತಿನ ಕೆಲದಲ್ಲಿ 

n ಟೆ 

ಕಟ್ಟಲ್ಪಟ್ಟ ಎತ್ತು. ತಿದ್ಧಲ್ಪಡುತ್ತಾಯಿರುವ ಎತ್ತು' (ಸಂಖ್ಯಾತ: ೨೪೩): 
[ಸಂ.] 


ಯುಗಪುರುಷ (ನಾ). ಒಂದು ಕಾಲದ ಅತ್ಯಂತ ಸತ್ತ್ವಶಾಲಿಯಾದ 
ವ್ಯಕ್ತಿ: ಒಂದು ಹೊಸಯುಗವನ್ನೇ ಆರಂಭಿಸುವ ಮಹಾವ್ಯಕ್ತಿ: 

ಎಂಗ ಮಹಾತ್ಮಾಗಾಂಧಿಯವರು ಯುಗಪುರುಷರು 
ಡಿ. ೨): ಯುಗಪುರುಷರ ಜಗುಲಿಗಿರಿಸಿ ಕೈಯ ತೊಳೆದುಕೊಂಡೆವು 
(ನಂತು. ೨೫-೨0). [ಸಂ.] 

ಯುಗಪ್ರವರ್ತಕ (ನಾ). ೧. ಯುಗಗಳನ್ನು ಉಂಟುಮಾಡುವವನು ; 
ಯುಗಾದಿಕೃತು ತಾ ಯುಗಪ್ರವರ್ತಕನೆನಿಸಿ ಧರ್ಮಪ್ರಘಟಕನು ತಾನಾಗಿ 
ಭಕುತರಿಗೀವ ೨. ಒಂದು ಕಾಲಮಾನದ 
ಜನಜೀವನಕ್ಕೆ ಸಂಪೂರ್ಣ ಹೊಸದಾದ ರೂಪವನ್ನು ತಂದು 
ಕೊಡುವವನು ; ಯುಗಪುರುಷ : ಕಾತಿಗೆ ಮೂಲ; ಆದರ್ಶಸಾಹಿತ್ಯ. 
ಯುುಗಪ್ರವರ್ತಕರನೇಕರು ಇದನ್ನು ತೀರ ಹತ್ತಿರಕ್ಕೆ ಜಗ್ಗಿ ''ಸಹೋದರ'` 
ಭಾವವನ್ನು ಹುಟ್ಟಿಸಿದರು (ಕ್ರ ೦೦ರ: ೧): [x0.] 

ಯುಗಯೋಗ (ನಾ). ಇ ಯುಗ ೧೦: ಏಳು ಗ್ರಹಗಳೂ . - . 
ರಾಶಿಗಳಲ್ಲಿದ್ದರೆ ಯುಗಯೋಗ (ಜಾತಕ: ೦-೩ ಅಂ೪). 
ಜಾತ" ಪರಾ. [ಂ. 

ಯುಗಯೋಗಜಾತ (ನಾ). [ಜ್ಯೋತಿ] ಯುಗಯೋಗದಲ್ಲಿ ಹುಟ್ಟಿ 
ದವನು : ಯುಗೆಯೋಗಜಾತನಧನಂ ಪಾಷಂಡಿ (೫೫. ೦೬-೦೩). 

[ಸಂ.) 

ಯುಗಲ. ಯುಗಳ (ನಾ). ೧. ಜೊತೆ ; ಜೋಡಿ: ಮುಗಿಲ ಯುಗಲ 
ದಂತೆ ಬಂದು ಸೇರಿ ಸಾರಿ ಅಗಲದೆ . . , ಬಾಳಬೇಕು, ಬೆಳೆಯಬೇಕು, 
ಸಖ್ಯ ಕ್ಷಣಿಕವೆನಿಸದೆ ! (ಕಾರಂಗ- ೨೫-೦೭) ; ಕೋಗಿಲೆಯು ಏಕಾಕಿನಿ ! 
ತನ್ನ ಯೋಗೀಶ್ವರನು ಬಾರದೆ ಯುಗಲವರಿಯದ ಯೋಗಿನಿ! 


ಸಂಪೆದವ (ಜಸಾರ-೬-೦೫)- 


ಎರಡು 
" ಯುಗಯೋಗ 


ಯುಗಶಕ್ತಿ 


(ಕಂತತ- ೦೯-೦೬). ಯುಗಳ : ೧. “ ಯುಗಂ, ಯುಗ ೦. 


ಯುಗಳಂ 

ಎಎ ಈ ೮ ಅಮ್‌” (ಕರಾಯಿ- ೧೦೬-೦೫). ವಿ: ಅವಳಿ ಮಕ್ಕಳು ; 
ಅವಳಿ ಜವಳಿ: ಯುಗಳಂಗಳ್ಳುಟ್ಟೆ ಸೀಂತಾಗುಳಿಸಿ ಪಿತ್ಫಿಯ 
ಸತ್ತು ಸಗ್ಗಂಗಳೊಳ್‌ ಪುಟ್ಟುಗುಂ (ಕುಂತಿ, ೦-೬1): ಸಿ [ತ] 
ಎರಡು ಎಂಬ ಸಂಖ್ಯೆಯ ಸಂಕೇತ: ಪದ ಯುಗಳು 
ಎರಡಜಿ ನವಮಂ (ಶೃನಪತಿ ೯-3) [ಸಂ.] 

ಯುಗಶಕ್ತಿ (ನಾ): ಒಂದು ಯುಗದ ಚೈತನ, 
ಯುಗಶಕ್ತಿಯಲ್ರೆ? ತುನಾ ಶಕ್ತಿ ಮೂರ್ತಿಗೊಳೆ 
ಪೂಜಿಪೆವಲ್ಲೆ (ಶ್ರೀಾರೂ- 0೦-೨69)... [ಸಂ] 

ಯುಗಸಂಧಿ (ನಾ). ಗುದಸ್ಥಾನ ; ಪೃಷ್ಠ : ರೋಹಿಣೀಸಂಧಿಯ ಕಳೆಗಿರೆ 
ಕಾ(ಸೂ)ಸುಳ ಪೆಸರದಕೆಂಬರಪಾನದ ನಡುವೆಯದಕೆ ಯುಗಸಂಧಿಯುದುಂ 

[೫ಂ-] 


H ಜನಮನಮ್ಮ 


ತಾರಮೆಂದು 


ಸ್ರ 
ಸತ್ತ್ವ 


ನಾಮವನ್ನಷ 


(ಅಕ ಣಾ. ೯-೩೨). 

ಯುಗಳ "ಯುಗಲ' ನೋ. 

ಯುಗಳಜಿಹೃಗ (ನಾ). ೧- ಎರಡು ನಾಲಗೆಗಳುಳ್ಳುದು ; ಹಾವು: 
೨. ಎರಡು ನಾಲಗೆಯ ವ್ಯಕ್ತಿ ; ಮಾತಿಗೆ ತಪ್ಪುವವನು- ೧.೨: 
ಬಗೆದಿಳೆಯ ಪೋಗಿಯಹಿಪತಿಯ ಪೊರ್ದೆಲುಮವನು ಯುಗಳಜಿಶ್ವಿ £ಸ್ನ3ಗ 
ನೆಂದು: ಜರಿದಿರದೆ ಸ್ವರ್ಗಕ್ಕೆ ನೆಗೆದು. ನೆಳಪೊಕ್ಕುಯಾಕ್ಷಿಸಿಯಗ್ಗಿಮುಂಖ 
ರೆನುತಮದನುಳಿದು ಹುಡುಕುತ್ತಲಿ (ಪನರೋ. ೨೦-೮)- 

[ಆ ಸಂ. ಯುಗಲಜಹ್ವಕ] 

ಯುಗಳತೆ (ನಾ). ಜೋಡಿಯಾಗಿರುವಿಕೆ : ಎರಡಾಗಿ ಕೂಡಿರುವುದು : 
ಅಮುರಯಿರೆಸೆವುಗಳಕ್ಕುಂ  ಕ್ರಮುದೇಕುನೇಕವಚನದೊಳಿ  ಪ್ರತ್ಯೇಕಂ 
ಸಮನಿಸೆ ಯುಗಳತೆಯಾಬ್ಯಾತಮಾರ್ಗದೊಳ ನೆಲಸಿ ನಿಂದ ಪುರುಷ 


೭೫೨೮ 


ಯುತ 


ಮಹಾಪುರ:ಷರಿಗೆ ಮೊದಲ ಪುರುಷನು (08. ೩-೬). ೨. ವರ್ಷದ 
ಮೊದಲನೆಯ ದಿನ ಮತ್ತು ಆ ದಿನ ಆಚರಿಸುವ ಹಬ್ಬ; ಚೈತ್ರಶುದ್ಧ 
ಪ್ರತಿಪದೆ: ದೀವ9ಗೆ ಯುಗಾದಿ ಹಬ್ಬಗಾಣಿಕೆ ಗೆ ೨ (ಎಕ. ೪೫; 
ಕೀಠೇಶು ೯1-೭9: 1709);-ಆ ಯುಗಾದಿಯಲಿ ನೀನೆನ್ನ ದರ್ಪಣಮೆ - ಈ 
ಯು ನೆಲ್ಲಿ? ನಾನೆಲ್ಲಿ? (೧೪ಪಂ: ೩೭-೦೬); ಯುಗಯುಗಾದಿ 
ಕಳೆದರೂ ಯುಗುದಿ ಮರಳಿ ಬರುತಿದೆ (ಗಂ- 90೬-0)." ಉಗಾದಿ" ಪರಾ. 
[೫0. ಯುಗಾದಿ. ಯುಗಾದ್ಯಾ] 
ನಾ). ಯುಗಾಂತ ೨ : ಯಂಗಾವಸಾನಮಹಾಂಭೋಧಿ 
ಲವಿಲುಸಸಮುಲ್ಲಾಸಪ್ರತಿಭಾಸಮುಮಂ ಕಿಬ್ಬಡಿಸಿದ 
ಸಭಾಮಂದಳಂ ಕ್ಷೋಭಕ್ಕೊಡರ್ಚಿದು ಪ್ರಸ್ತಾವದೊಳ' 
(ಊತ. ೪-೬೬ ವ): [ಸಂ.] 
ಯುಗ್ಮ (ನಾ). ೧. ಜೊತೆ: ಜೋಡಿ: “ಯುಗ್ಮಂ. ಯುಗಂ, ಯುಗಳಂ 
ಎ. ಯಮಳ ಎ ಈ ೮'ಅಮಳ್‌ ” (ಕರಾಯು- ೦0೬-೦೫): ಶೀಭದ್ರ, 
ಪಾಹುಚಂದ್ರಗುಪ್ತವ: ೬.೩ ಶಾಸ್ತಿಸೇನ 
ಮುನೀಶನಾಕ್ಕಿಎ ವೆಳ್ಕೊಳ ಆದ್ರಿ ಮೇಲಶನಾದಿ ವಿಟ್ಟಿ ಪುನರ್ಭವಕ್ಕೆಲ್‌ 


'ದ್ರಯುಗ್ಮದಿನೊಪ್ಪೆ ವಲ್‌ 
ಆಗಿ xx (ಎ೫. ೫: ೩9-೦: ಸು. 650); ಇಂತೀ ಯುಗ್ಮಮುಂ ಅನಂತ 
ಪಾರಂ ಪೋದೊಡೆ ಏಕವಾರಂ ಗೃಹೀತಗ್ರಹಣಂ ಅಸ್ಯಂ (ತತ್ತ್ಯೃಶ್ರ- ೮೭). 
೨. ಗಂಡಹೆಂಡತಿಯರು; ದಂಪತಿ : ಕೂರ್ಮೆ ತಳ್ತಿರವಿಂ ಮಚಸ್ಥಿಗೆವೆತ್ತ 
ಪತ್ತುಗೆಯಿನಂತಾ  ನಾಖ್ವರೆಂದಿರ್ವರಿರ್ವರೆ ಯುಗ್ಮದ್ವಯಮಾದರ್‌ 
(ಉಂತಿಪು- ೬-೦೨೩). ೩. ನೊಗ : ಧರಿ ತೇರ್‌ದ್ದಿಕ್ಕುಂಭಿ ಯುಗ್ಮಂ ರವಿ 
ಶಶಿಮಳೆ: ಗಾಲಿಗಳ. ಮೇರು ಬಿಲ್‌ ಆ ವಾಯು ಪೀಳ್ಕಾಗೆ 
ರುದ್ರಂ ಸುರಸೈನ್ನಂ ಕೂಡೆ ಸುಟ್ಟಂ ತ್ರಿಪುರಮನಳವಿಂದಂದು 


ಯಂ 


ತ್ರಯಕೆಂ (ಕುರ. ೨೦೭) [ಸಂ, ಯುಗಲತಾ] 

ಯುಗಳರಸನ (ನಾ). ೨ ಯುಗಳಜಿಹ್ವಗ ೧: ಕುಂಜರಕೃತ್ತಿವಸ: 
ಯುಗಳರಸನ ರಂಜಿಪ ಕಂಕಣ ಮುಂಜುಳ ರಿಪ್ರಪುರಭ 
(ಕಾಠ್ಮರೇ- ೩-೨3): ಸಂ. ಯುಗಲರಸನ] 

ಯುಗಳಾರ್ಥ (ನಾ). ೧. ಎರಡು ಅರ್ಥಗಳು: ೨. ಎರಡು ಎಂಬ 
ಅರ್ಥ ; ಜೊತೆ ಎಂಬ ಅರ್ಥ : ಯುಗಳಾರ್ಥದ ಬಹುವಚನಕೊ್ಯೊಗೆ 
ತಂದಾವಿಷ್ಟಲಿಂಗದೆಪಿಗೇಕತ್ವಂ ನೆಗಟ್ಲುಂ (ಕಮರ-089)-[ಸಂ,ಯುಗಲಾರ್ಥ] 

ಯುಗಳೋಚ್ಚರಣ (ನಾ). ಎರಡು ಸಲ ಉಚ್ಛರಿಸುವುದು. ಹೇಳು 
ವುದು ; ದ್ವಿರುಕ್ತಿ : ದೂರಂಭೀಕ್ಷಣವೀಪ್ಲೋದಾರಾನುತೃತಿಕ್ರಿಯಾಸಮ 
ಭಿಹಾರ ಸಮಾಪೋರುತರ ಚಾವಳಾದಿಗೆ ಸಾರಂ ಬುಧರಿಂ ಪದಕ್ಕಿ ಯಾಗ 
ಳೋಚ್ಚರೆಣಂ (ಕನುದ- ೦೪3). [ಸಂ, ಗಲೋಚ್ಚರಣ] 

ಯುಗಾಂತ (ನಾ). ೧: ಯುಗವು ಮುಗಿಯುವ ಕಾಲ. ೨. ಪ್ರಳಯ 
ಕಾಲ; ಜಗತ್ತಿನ ನಾಶ: '`ಸಂವರ್ತಃ, ಪರಿವರ್ತಃ, ಕ್ಷಯ, ಯುಗಾಂತಃ 
_, ,ಮಹಾಪ್ರಳಯಃ-ಈ ೯ ಪ್ರಳೆಯಕಾಲಂ " (ಹಣದ. 3೦-೦೦೬); 
ಮಹೇಶ್ವರಭೈರವಾಡಂಬರಮುಮಂ  ಯಗುಂತಕಾಲಂತಕನ ಮಸಕ 
ಮುಮಂ ಶನ್ನೊಳಳವಡಿಸಿಕೊಂಡು (ಕರಣ. ೧೦-೪೦೫ ನ); ಪುರುಷರು 


ತ 


ಜನ ನಿತ್ಯನಿರಂಜನ 


ಇಲ್ಲದಿರುವ ಬೇರೊಂದು ಬ್ರಹ್ಮಸೃಷ್ಟಿಯೊ - - . ಸ್ತ್ರೀಮಯವಾದ 
ಯುಗಾಂತವೊ | (ವತಕಾ- ೪6)- [೫0,] 

ಯುಗಾಂತರ (ನಾ)- ೧. ಇನ್ನೊಂದು ಯುಗ ; ಬೇರೆ ಯುಗ. ೨. 
ಬಹಳ ಕಾಲ; ದೀರ್ಫವಾದ ಕಾಲ; ಅನೇಕ ವರ್ಷಗಳು: 
ಮರಣವು ಈಗಲೆ ಬರಲಿ. ಅಥಮ ಯಂಗಾಂತರದಲ್ಲಿಯೆ ಬರಲಿ ಧೀರ 
ರಾದವರು ನ್ಯಾಯಮಾರ್ಗದಲ್ಲಿಟ್ಟ ಹೆಜ್ಜೆಯನ್ನು ಎಂದಿಗೂ ಚಲಿಸುವುದಿಲ್ಲ 


(ಶೀಠಿಸಂ- “೫13 ೪). [ಸಂ.] 


ಯುಗಾದಿ (ನಾ). ೧. ಯುಗದ ಆರಂಭ; ಈ ಪುರುಷನಲ್ಲಾ ಯುಗಾದಿ 


(ಎಕ. ೫, edie: 0೨೭-೨೩ ; ೩186): [ಸಂ.] 

ಯುಗ್ಮಪದಕರಣ (ನಂ). (ಕಾಮಶಾ] ಸುರತದಲ್ಲಿ ಒಂದು ಬಂಧ: 
ಮತ್ತಂ ಕುಳ್ಳಿರ್ದವಳು ಒಂದು ಕಾಲಂ ಮಡಿದು ಇರಲಾಗಿ ಪುರುಷನವಳಿರ್ದ 
ಮೊಗಮಾಗಿ ತನ್ನ ಕುಲನವಳು ನೀಡಿದ ಕುಲ ಕೆಳೆಗೆ ನೀಡಿ ಮಡಕಾಲಂ 
ಅಡ್ಡಕುಲೊಡನೆ ಎತ್ತಿ ಓರೊರ್ಪ್ವರನಪ್ಪುತು ಕೂಡಿದೊಡೆ ಯುಗ್ಮಪದ 
ಕರಣಂ (ಮಕಾ: ೨೩೬). [ಸಂ,] 

ಯುಗ್ಶಾದ್ರಿ (ನಾ). ಒಂದು ನರಕದ ಹೆಸರು : ಲಾಕ್ಷುಪ್ರಲೇಪ ಮಾಂಸಾದ 
ನಿರುಚ್ಛಾಸ ಸನಿಚ್ಛ್ರಾ ಸ ಯುಗ್ಮಾದ್ರಿ ಶಾಲ್ಮಲಿ ಲೋಹಪ್ರದೀಪ 
ಶ್ಲುತ್ತಿಪಾಸಕ ಕ್ರಿಮಿಕುಲಂಗಳೆಂಬವೇ ರಾಜನರಕಂಗಳು (ರಕ. 08). 

[ಸಂ.] 

ಯುಗ್ಯ (ಗು). ೧. ನೊಗಕ್ಕೆ ಹೂಡಲು ತಕ್ಕುದಾದ. (ನಾ). ೨. ರಥಕ್ಕೆ 

ಹೂಡುವ ಕುದುರೆ : ” ವಾಹನಂ, ಧೋರಣಂ, ಯುಗ್ಯಂ, ಯಾನಂ, 

ಪತ್ರಂ ಈ ೫ ರಥವ ಹೂಡುವ ಕುದಿರೆ * (ಶಣಯು. ೭೪-೨63). ೩. 

“ ವಾಹನಮಾವುದಾದೊಡಂ ಪತ್ರಯುಗೃಧೋರಣನಾಮಂ `* 

(ಪಸ್ತಕೋ- 66-90). [ಸಂ.] 

ಯುಜ್ಯ (ಗೆ): ೧- ಜೋಡಿಸಿದ ; ಸೇರಿಸಿದ. ೨. ತಕ್ಕ : ಯೋಗ್ಯವಾದ. 


ವಾಹನ : 


೩. ಸಂಬಂಧಪಟ್ಟಿ ; ಸಂಬಂಧವುಳ್ಳ: (ನಾ). ೪ಉ. ಹೊಂದಿಕೆ ; 
40, ಸಂಬಂಧ. [ಸಂ.] 
ಯುತ (ಗು): ೧. ಹೊಂದಿಸಿದ ; ಸಂಧಿಸಿದ : ಜೋಡಿಸಿದ. 


೨. ಸಹಿತವಾದ ; ಒಳಗೊಂಡ : ಭೋಂಕನೆ ರಥದಿಂದಮಂದಿಲ್‌ದು 
ಬಂದನುಪೇಂದ್ರಯುತಂ ರಘೂದ್ವಹಂ (ಕಂಕಾನೂ. ೧೬-೨೦); ಯುತಕಮಳಂ 
ಗತಕಮಳಂ ಭೃತಕುರವಂ ಮುಕ್ತಕ:ರವಂ . . - ಚಿತ್ರತರಂ ನೋಡುವ 


46] ನರೆಂಗೆ ಖಾತಮಖಾತಂ (ಶುರ್ರೆ ಪು. ೧೫-೩೦)” (ನಾ). ೩- ಹೊಂದಿಸಿ 
ದುದು : ಜೋಡಿಸಿದುದು : "ಯುತಮನ್ವಿತಂ ಸಂಹಿತಂ ಸಮನ್ವಿತಂ” 


ಯುತಕ ರ ಯುವರಾಜ 
(ಹುಂಗರಾ, ೦೩೦-೦8). ೪. [ಗಣಿತ] ಕೂಡುವಿಕೆ ; ಸಂಕಲನ : “ಯುತಂ- ಯುನಾನಿಯಥ ಮೂಗು ಒಂದು ತೆರನಾಗಿದ್ದರೆ ರೋಮನರ, ಯೆಹೂದಿ 


ಯುಕ್ತಂ . . . ಇಂತಿನಿತುಂ ಕೂಡೊದಕ್ಕೆ ಹೆಸರು” (ಕೃತತಾ- 9೦೦೨ ವ). 
[xo] 

ಯುತಕ (ನಾ). ೧. ಜೋಡಿ ; ಜೊತೆ. ೨. ಜೋಡಣೆ; ಹೊಂದಿಕೆ. 
೩. ಮೈತ್ರಿ; ಸ್ನೇಹ. ೪. ` ಹೆಂಗಸರ ಉಡುಗೆಗಳಲ್ಲಿ ಒಂದು 
ಪ್ರಕಾರ. [ಸಂ,] 

ಯುತಿ (ನಾ). ೧. ಕೂಡಿರುವಿಕೆ ; ಸೇರಿಕೊಂಡಿರುವಿಕೆ. ೨. ಹೊಂದಿಕೆ; 
ಜೋಡಣೆ : ಶ್ರುತಿಮತಿಗಳನ್ಕೋನ್ಯಪರಿಪೂರಕಂಗಳ್‌ ಯುತಿಯೊಳವು 

- ಸೇರಿರಲು ಸತ್ಯದರ್ಶನ ನಿನಗೆ (ಕಂಕುಳ. 33೨) [ಸಂ.] 

ಯುದ್ಧ (ನಾ). ಕದನ ; ಸಮರ : ಮಾನಸಸರೋವರದೊಳ್‌ ಸಿತಯಕ್ಷ್ಯನಂ 
ಯುದ್ಧದೊಳಾವೊಂ ಗೆಲ್ವೊಂ (ಏಕ್ಕಾರಾ- ೬೦-೨೬) ; ನಿಜ್ಜೆಂ ಧರಾಧೀಶರಂ 
ಪಡಲಿಟ್ಟಂತಿರೆ . ಮಾಟಕ್ಕಿನೋವೆದೆ. ಪಯಿಂಛಾಸಿರ್ವರಂ ಯುದ್ಧದೊಳ* 
(ಶಂಶಭಾ- 00-28) - [ಸಂ.] 

ಯುದ್ಧ! ಂಗೆಯ್‌ (ಕ್ರಿ). ಕಾಳೆಗ ಮಾಡು : ವೃದ್ಧನಪ್ಪಾ ಸುಂದರನೊಳ್‌ 
ಯಸೆಚ್ಛೆಗೆಯ್ದ (ಸರ್ಕಾರಾ. ೩೬-೦೪) ; ಪದಘಾತಕ್ಕೆ ಧರಾತಳಂ. ಕುಸಿಯೆ 

_.. ಯುದೈಂಗೆಯ್ದರೀಶಾರ್ಜನರ್‌ (ಕ0ಕ9- 9-೬6). 
[ಯುದ್ಧ + ಕೆಯ್‌,] 
ಯುದ್ಯಭೂಮಿ (ನಾ). ಕಾಳೆಗದ ಕಣ; ರಣರಂಗ: ಗಂಗರಾಜರೊಡನೆ. 
4. ಕೇತಮಲ್ಲ ನಾಯಕರುಗಳು ಯುದ್ಧಭೂಮಿಗೆ ಹೊರಡಲನುವಾದರು 

(ತಾಂತರಾ- 0೫೭): [೫ಂ.] 

ಯುದ್ಧರಂಗ (ನಾ) = ಯುದ್ಧಭೂಮಿ : ರಕ್ಷಿಸುಗೆ ವಸುಧೆಯಂ 
ಯುದ್ಧರಂಗತ್ರಿಣೇತ್ರಂ (೬0. ೧-೪) ; ರಾತ್ರಿ ಯುದ್ಧರಂಗದಲ್ಲಿಯೇ 
ಕಳೆಯಿತು (ನಶಾ: 303). [ಸಂ.] 

ಯುದ್ಧವಿರಾಮ (ನಾ). ಯುದ್ಧವನ್ನು ನಿಲ್ಲಿಸುವಿಕೆ ; ಕದನವಿರಾಮ: 
*ಯುದ್ಧವಿರಾಮ: ಕದನವಿರಾಮ” (0೩60 firo- ಶಕ್ರಿಶಿ- 08), [ಸಂ.] 

ಯುದ್ಧವೀರ್ಯ (ನಾ). ೧. ಕಾಳೆಗದಲ್ಲಿ ತೋರುವ ಪರಾಕ್ರಮ ; 
ಸಮರಶೌರ್ಯ. ೨. [ಜೈನ] ಕದನದಲ್ಲಿ ಗೆಲ್ಲುವ ಒಂದು ಬಗೆಯ 
ವಿದ್ಯೆ: ಅಮಿತತೇಜಂ ಶ್ರೀವಿಜಯಂಗೆ ಯುದ್ಧವಿ:ರ್ಯಮುಂ ಪ್ರಹರಣಾ 
ವರಣಮುಂ ಬಂಧಮೋಚನಮೆಂಬ ಮೂಲುವಿದ್ಯಗಳಂ ಕೊಟ್ಟು (ಕಾರಂತ: 
09): [0.] 

ಯುದ್ಧಸಿನ್ನದ್ಧ (ನಾ). ಕಾಳೆಗಕ್ಕೆ ಸಿದ್ಧನಾದವನು : ಚಕ್ರವರ್ತಿ ಯುದ್ಧ 
ಸನ್ನದ್ಧನಾಗಿ ಸಮಸ್ತಸಾಮಗ್ರೀ; ಕಹತ ಶಿಬಿರದಿಂ ಪೊಜಮಟ್ಟೋಡಿದಂ 


(wus- ೩-೩0 ನ). [ಸಂ.] 

ಯುದ್ಧಾಜಿರ (ನಾ). = ಯುದ್ಧಭೂಮಿ : ನವಘಟೀಯಂತ್ರದಿಂ 
ವಿಷ್ಣುಯುದ್ಭಾಜಿರವಾಪೀವೈರಿರಕ್ತಾಂಬುವನೆ. ನಿಜಯಶೋವರ್ಲಿಗೆತ್ತು. ತ್ತು 
ಮಿರ್ಪಂ (ಎಳ. ೪ ಹಾಸನ- ೦೩೦-೦3; 1147). [ಸಂ.] 


ಯುಧಿಷ್ಠಿರ (ನಾ). ೧. ಯುದ್ಧದಲ್ಲಿ ಸ್ಥಿರವಾಗಿರುವವನು,--ಅಚಲ 
ನಾಗಿರುವವನು.. ೨. ಪಾಂಡವರಲ್ಲಿ ಹಿರಿಯವನಾದ ಧರ್ಮಪುತ್ರನ 
ಹೆಸರು; ಧರ್ಮರಾಯ: ಯುಧಿಷ್ಠಿರಂ ಶಲ್ಕನ ಮೊನೆಗೆ ನೆಅಕಿದು 
ನಿಂದು ಕೆಯ್ಟಾ ಸುವಾ ಪ್ರಸ್ತಾವದೊಳ್‌ (ಶಂಠಥಾ- 00-8೯ 5) ; ಯುಧಿಷ್ಠಿರ 
ರಾಯದಳ ಮುಂಕೊಳಿಸಿ ಹೊಕ್ಕುದು ಜಯದ ಸುಮ್ಮಾನದ ಸಘಾಡದಲಿ 
(ಕುಮ್ಮಾರ್ರೋ- ೦-೪೪). [೫ಂ.] 

ಯುನಾನಿ (ಗು). ೧.  ಯವನದೇಶಕ್ಕೆ ಸಂಬಂಧಿಸಿದ ; ಗ್ರೀಸ್‌ 
ದೇಶದ : . ಕ್ಷತ್ರಿಯಕುಲಸ್ಥರು . . . ಯುನಾನೀ (ಯವನ.ಗ್ರೀಕ) 
ದಳಗಳನ್ನು ಓಡಿಸಿ ಅವರ ಅಧಿಕಾರಿಗಳನ್ನು ಹಿಡಿದು ಧ್ವಂಸ ಮಾಡಿಬಿಟ್ಟರು 

(ನಾ) ೨. ಗ್ರೀಸ್‌ದೇಶದವನು ; -ಯವನ: 


(ಕಾಂಶ್ರ- 0೩೦). 


46 


ಯರ ನೀಗ್ರೋಗಳ ಮೂಗುಗಳು ಬೇರೆ ಬೇರೆಯಾಗಿರುತ್ತವೆ (ತೇರಾತ್ಮ. 
33). ೩. ಒಂದು ಬಗೆಯ ವೈದ್ಯಪದ್ಧತಿ ; ಮಹಮದೀಯರಿಂದ 
ಬಂದ ವೈದ್ಯವಿದ್ಯ : ಅಲೋಪತಿ ಹೋಮಿಯೋಪತಿ . . 
ಯುನಾನಿ! ಟಾ: ಪು 
[ + ಪಾರೆ. ಓಂ, ಯೂನಾನೀ; ಮರಾ. ಯುನಾನೀ ] 
ಯೊಯು (ನಾ). ಕುದುರೆ; "ಯಯು' ಪರಾ: ಸಂ] 
ಯುಯುತ್ಸು (ಗು): ೧. ಯುದ್ಧ ಮಾಡುವ ಅಪೇಕ್ಷೆಯುಳ್ಳ; 
ಕದನೋತ್ಸಾಹಿಯಾದ- (ನಾ). ೨.-ಕಾಳೆಗ ಮಾಡಲು ಬಯಸು 
ವವನು ; ಯೋಧ : ಹೋರಾಟದ ಕಥೆಗಳು ಯುಯುತ್ಸು ಹಾಗು 
ಸ್ವಪ್ರತಿಷ್ಠೆಯ ಪ್ರವೃತ್ತಿಗಳಿಗೆ ಆಕರ್ಷಕವೆನಿಸುತ್ತವೆ (₹49. ಇಬ). 
೩. ಧೃತರಾಷ್ಟ್ರನ ದಾಸೀಪುತ್ರ ; ಕೌರವರಲ್ಲಿ ಒಬ್ಬ : ನೃಪಂ ದಯೆ 
ಯಿಂದಮಾ ಯುಯುತ್ಸುವನೊಡಗೊಂಡು ಬಂದಂ (ಕಣ: ಂ೦-ಲ್ಕಿ 
ತಿಳಿದು ತನ್ನೊಳು ಭೀಮಸೇನನ ಬಲುಗದಾಘಾತದಲಿ ಕುರುಕುಲವಳಿವು 
ದೆಂದು ಯುಯುತ್ಸು ರಥೆದಿಂದಿಳಿದು ನಡೆತಂದ (ಕುಮ್ಮಾರೀ- 
[ಸಂ.] 
ಯುವ (ಗು). ೧. ಎಳೆವಯಸ್ಸಿನ ; 
ಪೊಜಗಾದ ಕರಿಕಲಭಸ್ಮಿತಿಯಿಂದಂ , . . 
ರಾಜಹಂಸಪ್ರಕಾರದಿಂದಂ ಬಂದು. 


೨೩೬) 


ಹರಯದ ; ಯೂಥಪತಿ 
ರಾಜಹಂಸಂ ಪೊಜಗುದ ಯುವ 
ಪತಿವಿಯೋಗದಿಂ ನಿಜಜನನಿಯರನೆ 
ಪೋಲ್ಡು (ಕಪು: ೦-೯ ವ). ವಿ. ಬಲಶಾಲಿಯಾದ ; ಶಕ್ತಿ 
ವಂತನಾದ. (ನಾ). ೩. ಹರಯದವನು ; ತರುಣ ; ಯುವಕ : 
ಯುವಸಂಘಾತಮದೊಂದು. ತೋಳ್ಡುಜುಗಲೊಳ್‌ ಮತ್ತೊಂದು 
ತೋಳೋಳಿಯೊಳ್‌ ಯುವತೀವ್ರಾತಂ . . , ನರ್ತಿಸೆ (ಅಂತಿ. ೩-೦೨0; 
ಕರಿಮಧ್ಯ ಕರಭಗಮನದ . . . ಜರ್ಜರಜಠರಲಂಬಿತಪಯೋಧರ ಶಿತವೇಣಿ 
ಯರನೂನ ಯುವರಂ ಕರೆವರ್‌ (ಶುತ್ಕಿರ. 3-೩). ೪. ಅರುವತ್ತು 
ವರುಷ ಪ್ರಾಯದ ಆನೆ : ಉದೀತಜಿವನಂ ಯುವನಂ . , . ತರಿಸಿ 
ದಿಗ್ವಿಜಯಕ್ಕೆ: ಜಿನೇಂದ್ರಚಂದ್ರದೇವಂ ಪೊಜಮಟ್ಟನೇಜ ಜಯಮಂ ಜಯ 


ಪರ್ವತಯಾನನಾಗಮಂ/ (ಕಾಂಕಿತ್ರ- ೦೦-೦೪). ೫. ಅರುವತ್ತು 

೦ವತ್ಸರಗಳಲ್ಲಿ ಒಂಬತ್ತನೆಯ 'ಸಂವತ್ಸರ ; ಮತ್ತಮಾ ವರ್ಷವೇ 
ಪ್ರಭವ... ಯುವ... ಅಕ್ಷಯವೆಂದಖುವತ್ತು ತೆಜನಾಗಿಹುದು 
(ಏನೇ. ೨೬೩). [ ಸಂ. ಯುವನ" ] 


ಯುವಕ (ನಾ): ತರುಣ ; ಯೌವನಸ್ಥ : ಭಯಭೀತಿಯಿಲ್ಲದ ಯುವಕ 
ಪಡೆಯು ಎತ್ತೆತ್ತಲೂ ತಲೆಯೆತ್ತಲಾರುಭಿಸಿದೆ (ಕ್ರಣಂರ- 36). [ಸಂ.] 
ಯುವಜನ (ನಾ)- ತರುಣಜನ ; ಹರಯದ ಜನ : ಸುಮಶರನಾದರೊ 


ಯುವಜನರನು ಪರಿಪರಿಯೊಳು ಪೀಡಿಸುತಿಹನು (ಇಂಶಾಶ. ೦೯೪-೬೦): 
[50] 
ಯುವತಿ (ನಾ). ೧. ಹೆರೆಯದವಳು ; ತರುಣಿ ;.ಯೌವನಸ್ಥೆ : 


ಯುವತಿಯ ನಗೆಮೊಗಮಂ ಮಿಗುಗುವೆ [೫೩೫. ಮಿಸುಗುವ] ಭಾಎಸೆ 
ದರ್ಪಣೇಂದು ಜಳಜಂಗಳ್‌ ಸೋಲವನಾಂತುವು ಗಡ ಮುನ್ನವಜವಯವ. 
ಮೊಂದೊಂದಜಕೊಡನೆ. ತಮ್ಮೊಂದೊಂದುಂ. (ಶಿಸೃಶು- ೩೪೪): ೨. 
ಹೆಂಗಸಂ ; ಸ್ತ್ರೀ: ಯುವತಿ ಪ್ರಸೂತಿಕಾಲಂ ಸವನಿಸೆ . . . ಅವಳೆರಡು 
ಜು ನಾಲ್ಕಯ್ದುವರಂ ಸಂಭವಿಸೆ ತತ್ಕುಲಂ ಕ್ಷಯಮಕ್ಕುಂ (ರೋಕೋಶ. 
ಒಪ್ಪುವ ಪತಿಯ ಹಾನಿವೃದ್ಧಿಯೆ ಯುವತಿಯರೊಳಮಕ್ಕು 

ಮೆಂಬುದದು ತಕ್ಕುದೆ ದಲ್‌ (ಶಾರ್ಕ್ಮಫು- 6-009): [೫6] 
ಯುವರಾಜ (ನಾ). ಮುಂದೆ ಪಟ್ಟಕ್ಕೆ ಬರತಕ್ಕವನೆಂದು ನಿಯುಕ್ತನಾದ 
ನು ; ಪಟ್ಟದ ರಾಜಕುಮಾರ ; ರಾಜನ ಉತ್ತರಾಧಿಕಾರಿ : ಯುವ 


೪-೬೬) ; 


ಯುವರಾಜಕ್ರಿಯೆ 


ರಾಜಂ ಭಟಾರರಂ ವಂದಿಸಿ ಪೋದಂ (ಪಡ್ಮಾರಾ. 0೨-೦6) ; ಅತ್ತ ರಾಜಾಧಿ 
ರಾಜನುಮಿತ್ತ ಯುವರಾಜನುಂ ನಿಂದಾಗಳ್‌ (ಅಂತ್ರ. ೫-೪೪ ನ) ; ಬೀಸುವ 
'ಧವಳಚಾಮರಂಗಳ್‌ ಯುವರಾಜನ ಕೆಲದೊಳೆಸೆದುವತಿಲಲಿತಂಗಳ್‌ 
(ಪತತ. 3-0೭). [ಸಂ.] 

ಯುವರಾಜತ್ರಿಯೆ (ನಾ)- [ಜೈನ] ಐವತ್ತುಮೂರು ಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂದಂ ; ಸಕಾಲದಲ್ಲಿ ತಂದೆಯಿಂದ ಯುವರಾಜಪಟ್ಟ 
ವನ್ನು ಪಡೆದು ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗುವುದು; ಯೌವ 
ರಾಜ್ಯ : ಕುಮಾರಕುಲದೊಳ್‌ ಯುವರಾಜ್ಯಾಭಿಷೇಕಮಂ ಪಡೆವುದು 
ಯಂವರಾಜಕ್ರಿಯೆ (ಕಾಫೂಪು- ೨೦೪). " ದೀಕ್ಷೆ ' ಪರಾ. 

[ಸಂ. ಯುವರಾಜಕ್ರಿಯಾ] 

ಯುವರಾಜತೆ (ನಾ). ಯುವರಾಜನ ಪದವಿ. ಆಧಿಕಾರ : ಕ್ಷತ್ರಿಯೋ 
ತ್ರಮನಂದು . . . ಅಪರಾಜಿತಸುಮಾರಂಗೆ ಭುಜ! ಸಂದ ಯುವ 
ರಾಜತೆಯ ಕೊಟ್ಟೊಲವಿಂದ ಮದನಗೆ ಪಟ್ಟ ಸ್ಪಿಗಟ್ಟುವ ಚಂದದಿಂ ಕಟ್ಟಿದನು 
ಕೊರಲಲಿ ಕಂಠಮಾಲೆಯನು (ಣಾ, ೪-03).  [ಸೆಂ. ಯುವರಾಜಕಾ] 

ಯುವರಾಜಪಟ್ಟ (ನಾ). ೧. ಇ ಯುವರಾಜತೆ : ಕಿಟ್‌ಿಯಾತನಪ್ಪ 
ಭಾನುವೇಗಂಗೆ ಯುವರಾಜಪಟ್ಟಮಂ ಕಟ್ಟಿ (ನಣ್ಮಾರಾ; ೩೦-೦೩) ; ಪಟ್ಟ 
ವದು ಹಿರಿಯರಸನದ್ದು ಯಂವರಾಜಪಟ್ಟವೆ ಹರಿತನೂಜನೊಳಾಯ್ತು 
(ಉಗ: 0-೩), ೨. ಯುವರಾಜಪದವಿಯ ಚಿಹ್ನೆಯಾದ, ಹಣೆಗೆ 
ಧರಿಸುವ ಒಂದು ಅಲಂಕಾರ : ಅಂಗದಗೆ ನೊಸಲಲಿ ಧರಿಸುವುದು. 
ಯುವರಾಜಪಟ್ಟವನು (ಕೊಣಾ. vs), [Xo] 

ಯುವರಾಣಿ (ನಾ). ಯುವರಾಜನ ಹೆಂಡತಿ : ಅಷ್ಟರಲ್ಲಿ ಯುವರಾಣಿಗೆ 
ಎಚ್ಚರವಾಗುತ್ತದೆ (£6೪೯. ೭). [-ಲಸಂ. ಯುವರಾಜ್ಞೇ] 

ಯುವಾಧಿಪ (ನಾ), ಎ ಯುವರಾಜ : ಬಿಲ್ಲ ಬಿನ್ನಣವಾನಾ ರಣದೊಳ್‌ 
ಮೆಣಸದಂ ಯುವಾಧಿಪಂ (ತಂದ್ರಪು. ೬) [ಸಂ.] 

ಯುವಾನ (ನಾ). ತರುಣ ; ಯುವಕ: ಈ ಯುವಾನರನವದ್ಯವಿದ್ಯ 
ರಾಮ್ನಾಯಶುದ್ಧರವದೂತಕೀರ್ತಿಗಳ್‌ (ಉದಾರ. ೦೪೪); ಶ್ವಾನ: ಯುವಾನ. 
ಅಧ್ವಾನ . . . ಹನುಮಂಂತ-ಇವು ಮೊದಲಾದುವು (ಕಶುರ. 6೬ ತ್ರಯೋ). 

[<ಸಂ. ಯುವನ್‌] 

ಯುಷ್ಮತ್ಕಟಾಕ್ಷ (ನಾ)- ನಿಮ್ಮ ಕುಡಿನೋಟ ; ನಿಮ್ಮ ಕಡೆಗಣ್ಣೋಟ : 
ಭವಹರಣ ಯುಂಷ್ಮತೃಟಾಕ್ಷದಿ ಕವುಡನಾದೊಡೆ ಸಕಳಶ್ಬುಶ್ರ್ರೋತ್ರನಾಗಿರನೆ 
(ಸತ್ರ 9೭-೬೪). [ಸಂ.] 

ಯುಷ್ಮತ್ಕಲೆ (ನಾ). ನಮ್ಮ ಅಂಶ ; ಎಲೆ ಮಾಯಾದೇವಿ ಲೋಕತ್ರಯ 
ಜನನಿ ಮದಾಜ್ಞಾಸಮುತ್ಸನ್ನೆ ಯುಷ್ಕತ್ಕಲೆ ... , ಪುಟ್ಟುಗೆ ಭಗವತಿಯುಂ 
ಚಂಡಿಯುಂ ದುರ್ಗಿಯುಂ ವೀರಲುಲಾಯಧ್ವಂಸಿಯುಂ ಕನ್ನೆಯುಮೆನಿಸುಗೆ 
(ans. 3-16) [ಸಂ. ಯುಷ್ಮತ್ಕಲು] 

ಯುಷ್ಮದ್ಗುಣ (ನಾ). ನಿಮ್ಮ ಗುಣ: ಯುಷ್ಮದ್ಗುಣ: ಆಸ್ಮದ್ದೌ ಒತ್ರ- 
ಭವದ್ರಾಜ್ಯ (ಕಮರ- 60 ಶ್ರಯೋ). [ಸಂ.] 

ಯೂಕ (ನಾ). ೧. (ಕೊಳಕಾದ ಬಟ್ಟೆಗಳಲ್ಲಿ ಹುಟ್ಟಿಕೊಳ್ಳುವ) 
ಒಂದು ಬಗೆಯ ಕ್ರಿಮಿ ; ಕೂರೆ ; ಹೇನು: ಕುಂಥು ಘುಣ ಮತ್ತುಣ 
ದಂಶ ಮಶಕ ಲಿಕ್ಷಾ ಯೂಕ ಪಿಪೀಲಿಕಾದೇಹಿಕು. . - ಕ್ರಿಮಿಕೀಟಕಾದಿ 
ಶ್ರೀಂದ್ರಿಯಂಗಳ್‌ (83 ಕ್ರ. 6೪) ; ಜನಿಸುಗುಂ ಕ್ರಿಮಿ ಕೀಟಕಂ ಪತಂಗಂ 
ಯೂಕವನುಗುಣಂ ಸ್ವೇದದಿಂ (0880- ೩-೩). ೨. ದೂರವನ್ನು 
ಅಳೆಯುವ ಒಂದು ಅತಿಸೂಕ್ಷ್ಮವಾದ ಪ್ರಮಾಣ: ಲವವೆಂಟಾಗ 
ಲೊಂದು ಯೂಕವೆನಿಸುವುದು (೩08. 430) ; ವಾಲಾಗ್ರವೆಂಟಾವರೆ ಒಂದು 
ಲಿಕ್ಷೆವೆನಿಸಿ ಕೊಂಬುದು ಆ ಲಿಕ್ಷಮೆಟಾದರೆ ಒಂದು ಯೂಕವೊಸಿ 
ಕೊಂಬುದು (ರಕನೀ. ೬-೪). [ಸಂ.] 


೭೫೩೦ 


ಯೂಪ 


ಯೂಕೆ (ನಾ). ೧. ಇ ಯೂಕ ೧: ಯೂಕಾಭೀತಿಯಿಂದಂಬರಂ 
ಪರಿಹರ್ತವ್ಯಮೆ ಮೇಣಜೀರ್ಣಭಯದಿಂ ಪ್ರಾಜ್ಮಾಜ್ಯಮೇಂ ತ್ಯಾಜ್ಯಮೇ 
(ತುತ್ರಫು- ೦-೪೩). ೨. ಎ ಯೂಕ ೨: ಲಿಕ್ಷಾ ಯೂಕೆ ಯವೆಯು . 
ಮಂಗುಲಮಕ್ಕುಂ (ಣಗ. ೩-೨೭). [ಸಂ. ಯೂಕಿ] 

ಯೂಥ (ನಾ). (ಸಾಮಾನ್ಯವಾಗಿ ಪ್ರಾಣಿಗಳ) ಗುಂಪು; ಹಿಂಡು: 
ರಥಯೂಥಧ್ವಜಶಸ್ತ್ರ ಶಂಖಪುಟದೊಳ್‌ , . . ಕುಳಶೈಳದಂತೆ ಕರಿಗಳ್‌ 
ಬೀಬ್ತಿಂದುವುಗ್ರಾಜಿಯೊಳ್‌ (ಹಕ. 90-೬೬) ; ಬಗೆವುಗೆ ಸಲಿಲಕ್ರೀಡಾವ 
ಗಾಹರುಚಿ ಯೂಧಪತಿಸಮನ್ವಿತಯೂಧಂ ಸೊಗಯಿಪ ತಾವರೆಗೊಳನ್ನ 
ಪುಗುವಂತಿರೆ ಚಕ್ರವರ್ತಿ ನಿಜಮಂದಿರಮಂ . , , ಪೊಕ್ಕು (ಕಾಂತು. 003೩), 

[ಸಂ.] 

ಯೂಥನಾಥ (ನಾ). ೧. ಸಮೂಹದ ಮುಂದಾಳು ; ಗುಂಪಿನ 
ನಾಯಕ. ೨. (ಆನೆ ಮೊದಲಾದುವುಗಳ) ಹಿಂಡಿನ ಒಡೆಯ ; 
ಸಲಗ ; ಪಂಚಶ್ವವಯ್ದುಲಾ ಯೂಧನಾಥಗೆ ಮಹಾಕಾಂತಾರವಲ್ಲದೇಂ 
ಕಿವಿಯ ಕಟ್ಟಿಯೆ? (ಛಶಾಣ. ೩೬-೪): [ಸಂ.] 

ಯೂಥಪ (ನಾ). - ಯೂಥನಾಥ ೨ ; ನಡುವಗಲಲ್ಲಿ ತಾಂ ನಡವ 
ದಂತಿಗಳಂ. ರವಿತಪ್ಪಯೂಥಸಂ ಬಿಡದತಿಶಿ/ತಲಸ್ಥಲವ ಸೇವಿಸುವಂತೆ 
ವೊಲ್‌ (ಕಾಳುಂತ. ೬೨-೦೦೩). [ಸಂ.] 

ಯೂಥಪತಿ (ನಾ). ಎ ಯೂಥನಾಥ ೨; ಮನುಮಾರ್ಗನಿಫೂಣನೆನಿಸಿದ 
ನಿನಗಾಮಾ ರಾಜವಾರ್ಗಮಂ ತೋಟ ಜಗಜ್ಜನಕೆ ನಗೆಯಲ್ಲೆ ಕಳಭ್ಳ 
ವನಪಥಮಂ ಯೂಧಪತಿಗೆ ತೋರ್ಪಂತಕ್ಕುಂ (ಅಂಥ. 6-03) ; ಜಲಕೇಳೀ 
ಲೋಲನೆನಿಸಿದ ಯೂಥಪತಿ ಕರೇಣು ಯೂಥಂಬೆರಸು ಬರ್ಪಂತೆ ಬಂದು 
(ಪ್ರತ್ಯಪು- 6-661 ವ). [ಸಂ.] 

ಯೂಥಿ (ನಾ). ಒಂದು ಬಗೆಯ ಮಲ್ಲಿಗೆ; ಕಂಗೊಳಿಸಿದುದುಳ್ಳಲ 
ರ್ಮಿಸುವ ಯೂಧಿಯ ಮಲ್ಲಿಯ ಕರ್ಣಿಕಾರದಾ (ಕೃತಂ. ೪-೪೬), 

[ಸಂ. ಯೂಥೀ] 

ಯೂಢಿಕೆ (ನಾ). ೧. ಒಂದು ಬಗೆಯ ಮಲ್ಲಿಗೆ. ೨. ಸೇವಂತಿಗೆ : 
* ಮಾಗಧೀ, ಗಣಿಕಾ, ಯೊಧಿಕಾ, ಆಂಬಷ್ಕಾ -೪ ಕಾಡುಮಲ್ಲಿಗೆಯಲ್ಲಿ 
ಒಂದು ಬಗೆ ಗಿಡ ;ಇದಕ್ಕೆ ಶಾವಂತಿಗೆ ಗಿಡವೆಂದು ಕೆಲವರರ್ಥ ಹೇರು 
ವರು”(4ಕ್ಯಾಂತಿ- ಹೀ): [ಸಂ. ಯೂಢಿಕಾ) 

3 |ಯೂಧ (ನಾ). ಗುಂಪು; ಸಮೂಹ : ಆ ಯೂಧಕ್ಕೆಲ್ಲಮಧಿಪತಿಯಾಗಿ 

(ಠಾ. 4೭-೨೦) ; ಮುತ್ತಿನ ಲೋಭದೆ. ಕೊಲ್ವರೆತ್ತಲುಂ ಮೃಗಪತಿ 

ಯೂಧಮಂ ಪಲಬರಾ ಬನದೊಳ್‌ ಶಬರಾಧಿನಾಯಕರ್‌ (ಇರುತ. ೀ)- 
[p ಸಂಸ್ಕೃತಕೋಶಗಳಲ್ಲಿ ಈ ರೂಪ ಸಿಗುವುದಿಲ್ಲ. "ಯೂಥ'ಕ್ಕೆ 

ಅನುರೂಪವಾಗಿ ಈ ಶು ಬಳ್ತಯಾಗಿದೆ] 

38 ಯೂಧಿಕೆ (ನಾ). ಸೇವಂತಿಗೆ: “ ಮಾಗಛೀ, ಯೂಧಿಕಾ- ಈ ೨ ಸೇವಂತಿಗೆ 
(ತ೦ಡು- ೩೫-೩೨)... [ಬ ಸಂಸ್ಕೃತಕೋಶಗಳಲ್ಲಿ ಈ ರೂಪ ಸಿಗುವುದಿಲ್ಲ. 
* ಯೂಢಿಕೆ'ಗೆ ಅನುರೂಪವಾಗಿ ಈ ಶಬ್ದ ಬಳಕೆಯಾಗಿದೆ] 

ಯೂನ (ನಾ). ತರುಣ; ಯುವಕ: ಸ್ಮರನೆನುತ ಮತ್ತಕಾಶಿನಿಯರುಂ 
ಸುಕುಮಾರಶರನೆನುತ ಯೂನರುಂ. ಖರತರಾನಲನೆನುತಮರಿನಿಚಯಂ 
* - - ಪೊಗಳುತಮಿರ್ದರ್‌ (ಕಗಗ. ೬೬6-೩0). 

[ಸಂ.ಯೂನ ಎ ಕಟ್ಟುವ ಹಗ್ಗ ,-ಹುರಿ] 

ಯೂಪ (ನಾ). ೧. ಯಜ್ಞಪಶುವನ್ನು ಕಟ್ಟುವ (ಸಾಮಾನೃವಾಗಿ 
ಖದಿರವೃಕ್ಷ ಅಥವಾ ಬಿದಿರಿನಿಂದ ಮಾಡಿದ) ಕಂಬ: ಮನ 
ಮಾರಾಧಿತ ಹೋಮಭೂಮಿ ಪಶುಗಳ್‌ ಕಾಮಾತುರರ್‌ ಬಂಧಮಾವನಿತುಂ 


19 


1s 


ಸ್ಥಾಪಿತಯೂಪಕೋಟಿ ಬಳವತ್ಕಾಮಾಗ್ನಿ ಹೋಮಾಗ್ಗಿ ... ಇಂತಾಗೆ 
ತಾನಿನಿತುಂ ಕಾಮನ ಬೇಳ್ವಿನೆಂದು ಸುಗಿದಳ್‌ ತನ್ವಂಗಿ' ಬೆಳ್ಳಿಂಗಳೊಳ್‌ 


ಯೂಪಕಂಭ 


(ಶಂಕರಾ: ೪-೩) ; ಯೂಪಮಯವನಾಯ್ತು ಧರೆಯೆಲ್ಲಮುಂ ವರಜಾತ 
ರೂಪಮಯಮಾಯ್ತು ಮನೆಯೆಲ್ಲಮುಂ ದಾಶರಥಿ ರಾಜ್ಯಮಂ ಪಾಲಿಸೆ 
(ಉಳ. ೦೮-೨): ೨. ಗೆಲ್ಲಗಂಬ ; ಜಯಸ್ತಂಭ- ೩. [ಜ್ಯೋತಿ] 
ಆಕೃತಿಯೋಗಗಳಲ್ಲಿ ಒಂದು ;' ಜನನಕಾಲದಲ್ಲಿ ಎಲ್ಲ ಗ್ರಹಗಳೂ 
ಲಗ್ನದಿಂದ, ನಾಲ್ಕು ಸ್ಥಾನಗಳೊಳಗೆ ಇರುವ ಯೋಗ : ಉದಯದಿ 
ನೆಯ್ದೆ ತುರ್ಯಭವನುಬರೆಗಂ ಜರೆ ಯೂಪಂ (ಕಾಳಿ: 0-೬). [ಸಂ.7 

ಯೂಪಕಂಭ (ನಾ). ಇ ಯೂಪ ೧: ಅರೆಯಟ್ಟಿ ಭೂತಂಗಳ ವರ ಸತಿ 
ಪ್ರತ್ರರಂ ಸೆಜಿಗಳೆಂ ಪಿಡಿವುತ್ತ ಯೂಪಕಂಭುಗಳಂ ಮುಜ್‌ದಿಟ್ಟು. . . 
ನಾಲ್ಮೆಸೆಯಲ್ಲಿ ಪರಿಪರಿದು ಕೋಳಾಹಳಂಗೆಯ್ಯ ವ್ರ (ಕ್ಕಿತು- ೨-೪-೩೦). 

[ < ಸಂ. ಯೂಪಸ್ತಂಭ] 

ಯೂಪಸ್ತಂಭ (ನಾ). ಇ ಯೂಪ ೧: ಯಾಗನಿಮಿತ್ತಂ ಯೂಪಸ್ತಂಭೆಂ 
ಗಳೊ$್‌ ಕಟ್ಟಿ ಪಸುಗಳಂ ಗೋಳಿಡೆ ಕೊಂದು ಬೇಳ್ವುದು ಕುಡು ಕೊಂಡಂ 
ಗಳನೊಡೆದು ಶಾಲೆಗಳಂ ಕೆಡಪಿ ಯೂಪಸ್ತಂಭಂಗಳೆಂ ಕಡಿದು (ಶಂಕಾಮಾ, 
9೦-೦೮೩ ನ) ; ಶುನಶೈೇಫನಿಗೆ ತನ್ನನ್ನು ಯೂಪಸ್ತಂಭಕ್ಕೆ ಕಟ್ಟಿದಾಗ ಈ 
ಮುಂತ್ರವನ್ನು ಹೇಳಲು ದೇವತೆಗಳೆಲ್ಲ ಪ್ರತ್ಯಕ್ಷರಾಗಿ . , .'ಅವನ ಪ್ರಾಣವ 
ನ್ನುಳಿಸಿದರು. (ೀತಿ5ಂ- 1%, ox). [ಸಂ.] 

ಯೂಷ (ನಾ). ೧. (ಮಾಂಸದ) ಸಾರು. ೨. ಧಾನ್ಯಗಳನ್ನು ಕುದಿಸಿ 
ತೆಗೆದ ನೀರು.-ಕಟ್ಟು. ೩. ಕೆಂಡದ ಮೇಲೆ ಸುಡುವ ಹಾಲುಗಾಳಿನ 
ತೆನೆ; ಬೆಳಸಿ; ಸಿಹಿತೆನೆ ; "" ಯೂಷಯೆಂಬುದು ಸೀತೆನೆ ?' (ರಾಡು. 

[ಸಂ.) 

ಯೆನ್ನು (ನಾ)- (?) : ಕಾಟಿಯ ಹುನೆರಡು ಯೆಂನು ಆ ಹನ್ನೆರಡು 
ಯೆನ್ನಿನ ಬೆಂಬಳಿಯಲಿ (ಸೌಂ: ೧೯೨೯; ಉರೆಕಲ್‌ೆ. ೫೨೫-೦೫ ; 1946) 

(7?) 
ಯೆಹೂದಿ ` ಯಹೂದ್ಯ' ನೋ: 
ಯೆಹೂದ್ಯ 'ಯಹೂದ್ಯ' ನೋ. 


1-90) 


ಯೋಕ್ರ್ಯ (ನಾ) ಬಂಡಿ ಹೊಡೆಖಬಪವನು ; ಸಾರಥಿ. [ಸಂ] 
ಯೋಕ್ತ (ನಾ). ಹಗ್ಗ; ಕಣ್ಣಿ: "ಯೋಕ್ವಂ ಕಣ್ಣಿ ಹಗ್ಗಮಾ 
ಬಂಧಮಕ್ಕುಂ ” (ನುಂಗರಾ. 00-3): [ಸ] 


ಯೋಕ್ವಕ (ನಾ)- ಕಟ್ಟುವ ಸಾಧನ ; ಹಗ್ಗ. [ಸಂ] 

ಯೋಕ್ರಿಕೆ (ನಾ). ಒಂದು ಬಗೆಯ ಕಂಠಾಭರಣ : ಜೋಲೆ ಮುತ್ತಿನ 
ಸರಂ ತೊನೆಯೆ ಯೋಕ್ವಿಕೆಯಾಗಲೆಕಿಷಳಿ ಮಾಡದೆಸೆಯಿಂದವಳ್‌ 
ಬುಗುತ್ತೆ ಸೈಪಳಿಯೆ ಸಗ್ಗ ದ ವಿಮಾನದಿಂ ಬಿಳ್ಳಿರ್ಪ ನಲ್ಲನಂ ನೋಡುತ್ತ 
ಮಿರ್ಪಚ್ಚರಸಿಯಂತೆ (89ನ0ರ- ೬-4). [ಸಂ. ಯೋತ್ರಿಕಾ] 

ಯೋಗ (ನಾ). ೧. ಜೋಡಿಸುವಿಕೆ ; ಹೊಂದಿಸುವಿಕೆ. ೨. ನೊಗ 
ಹೇರುವಿಕೆ, - ಕಟ್ಟುವಿಕೆ. ೩. ಕೂಟ ; ಸಂಗ; ಸಂಬಂಧ: ಅಪ್ಪು 
ವಿನ ಯೋಗದ ಕಾಷ್ಮ ಹೊತ್ತುವಲ್ಲಿ ಮೆತ್ತನೆ ತಮದ ಧೂಮ ಶುಷ್ಕದ 
ಅಪ್ಪ್ಪವಿನ ಗುಣ (ತೋಳು, ೭-೨೪)- ೪. ಬೆರಕೆ; ಮಿಶ್ರಣ; ಯೋಗ 
ಗಳನ್ಲಿ ದ್ರವ್ಯಗಳ ಪ್ರಮಾಣಗಳನ್ನು ಹೆಳರದಿದ್ದರೆ ಅವನ್ನು ಸಮತೂಕದಲ್ಲಿ 
ಪೌಕಬೇಕು (ಸಳನ್ಮಿ: ೫133 ಶ್ರಸ್ತಾನಸ). ೫. ವ್ಯವಸ್ಥೆ ; ಏರ್ಪಾಟು: 
೬. ಯುದ್ಧವ್ಯೂಹ ಮೊದಲಾದುವುಗಳ . ರಚನೆ. ೭. ರೀತಿ; 
ವಿಧಾನ. ೮. ಉಪಾಯ ; ಯೋಜನೆ; ಹಂಚಿಕೆ : ಯೋಗವೆಂದರೆ 
ಉಪಾಯ, ಮಾರ್ಗವೆಂದರ್ಥ (ಹಿಂರಸಾ- ೨೩೭). ೯. ನೊಗ. ೧೦. 
ಕಾರ್ಯ : ಉದ್ಯೋಗ. ೧೧. ಕಾರ್ಯನಿರ್ವಹಣೆ : ಕರ್ಮ 
ಕೌಶಲ್ಯವೇ ಯೋಗ (ಕರರ. 006). ೧೨- ಯುಕ್ತತೆ ; ಔಚಿತ್ಯ. ೧೩. 
ಧನ್ಯ ಭೂಮಿ ಇತ್ಯಾದಿ ಸಂಪಶ್ಚಿನ ಪ್ರಾಪ್ತಿ. ೧೪. ಶುಭವಾದ 
ಗ್ರಹಯೋಗದಿಂದ ಒದಗುವ ಒಳ್ಳೆಯ ಅದೃಷ್ಟ ; ಸುದೈವ: 


೭೫೩೧ 


10 


45 


ಯೋಗಂಗೊಳ್‌ 
ಭಾಗ್ಯ : ಇಲ್ಲಿಯವರೆಗೂ ಯೋಗ ಕೊಡಿಬಂದಿರಲಿಲ್ಲ (98%: 0೪೦) ; 
ನಿಮ್ಮ ಜೊತೆ . . - ಸುಖಪಡುವ ಯೋಗ ಅವಳ ಹಣೆಯಲ್ಲಿ ದೇವರು , 
ಬರೆಯಲಿಲ್ಲ (ರೇನಕೊ.'66) ನ ಯೋಗವಿದ್ದಷ್ಟು ಭೋಗಿಸಿಯಾನು 
(ಇರ). “ಯೋಗತೆ' ಪರಾ. ೧೫. ಅವಕಾಶ ; ಸಂದರ್ಭ. 
೧೬. ಮೋಸ ; ತಂತ್ರ. ೧೭. ದೇಹ ;. ಶರೀರ. ೧೮. 
ಔಷಧಿ. ೧೯. ಗೂಢಚಾರ: " ಯೋಗಪುರುಷ' ಪರಾ: 


೨೦. ಒಳ್ಳೆಯ ಗುಣ ; ಸದ್ಗುಣ : “ ಸದ್ಗತಿ ಕಾಯ ಕೂಟ ದಿನ 
ಮಾಷಧಿ ವೇಷ ಜನಂ ಜಪಾರ್ಚನಂ ಸದ್ದು ಣವಿಂತು ಯೋಗಮೆನಿಕುಂ ಬ್ರ 
(ಏಾಾರ- 009). ೨೧. ಮಂತ್ರ; ಮಾಟಿ; ಮಾಯೆ: "ಯೋಗ 
ಚೂರ್ಣ”, "ಯೋಗದಂಡ' ಪರಾ: ೨೨. ಷಡ್ದರ್ಶನಗಳಲ್ಲಿ ಒಂದು ; 
ಪಾತಂಜಲಯೋಗ ; ವೈಶೇಷಿಕ, ನೈಯಾಯಿಕ. ಸಾಂಖ್ಯ ಯೋಗ: 
ಜೈಮಿನೀಯ ಔಪನಿಷದಗಳ್ಳೆಬ ಆರು ಆಸ್ತಿಕದರ್ಶನಗಳು (ಫಾರರ. 3೨೯): 
೨೩. ಮನಸ್ಸು ಹಾಗು ಇಂದ್ರಿಯಗಳನ್ನು ನಿಗ್ರಹಿಸಿ ಏಕಚಿತ್ತದಿಂದ 
ಧ್ಯಾನಮಾಡುವಿಕೆ ; ಚಿತ್ತವೃತ್ತಿನಿರೋಧ : ಪರಹಿತರೆಂದುದಾತ್ಮಯಶ 
ರೆಂದು ಜಿತೇಂದ್ರಿಯರೆಂದು ಯೋಗಪಂಕರುಹದಿನೇಶರೆಂದು. . -ಕೂರ್ತ್ತು 
_ಮಲಯಾಳತಪೊನಿಧಿ ದೇವಸಿಂಗಿಜೀಯರ ಪದೆಯುಗ್ಮಮಂ ಪಡೆದು ಕಚ್ಚಿದ 
ರರ್ತೀಯೆ ಪುಣ್ಯಮೂರ್ತ್ತಿಗಳ್‌ (ಇ ೫೫. 9೯-೩೩; 30701) ; 
ಯಾವುದನ್ನು. ಪಶಂಜಲಿದೇವನು.. * ಚಿತ್ತವೃತ್ತಿನಿರೋಧ ' ವೆಂದು 
ಹೇಳಿದ್ದಾನೋ ಆ ಯೋಗ ಪ್ರಸಕ್ರಿವಲ್ಲ (ಕನು. 8೩೦). ೨೪. [ವೇದಾಂತ] 
ಜೀವಾತ್ಮವು ಪರಮಾತ್ಮನೊಡನೆ ಐಕ್ಕಹೊಂದುವುದು : ಮುಕ್ತಿ ; 
ಸಾಯುಜ್ಯ : ಜೀವಾತ್ಮ-ಪರಮಾತ್ಮರ ಸಂಯೋಗವೇ ಯೋಗವೆಂದೂ 
೬.೬. « ನಿರೂಪಿಸಿರುವರು (ಹಂಸಾ, ಇ): ೨೫. [ವ್ಯಾಕ] ಪದಗಳ 
ಮೂಲಾರ್ಥ ; ವೃತ್ಸತ್ತಿಮೂಲಕವಾದ ಆರ್ಥ : ಪದಗಳ ವಿಭಾಗ 
ದನ್ನು ಯೋಗ, ರೂಢ, ಯೋಗರೂಢ ಮೊದಲಾದ ಭೇದಗಳಿಂದ ವಿಭಾಗ 
ಮಾಡುವರು. ಯೋಗವೆಂದರೆ ಅವಯವರಕ್ತಿ. ಪದದಲ್ಲಿರುವ ಅಂಶಗಳ 
ಅರ್ಥ ಮೂಲಕ ಒಂದರ್ಥವನ್ನು ಕೊಡುವ ಪದವು ಯೋಗಪದ (ಹಂದಣ. 
0೩೭) ; ಅವಯವಾರ್ಥದಿಂದ ತಿಳಿಯುವರ್ಥವು ಯೋಗ (4ನುಗ: 0೬೦). 
[ಶೈವ] ಆಗಮದ ನಾಲ್ಕು ಭಾಗಗಳಲ್ಲಿ ಒಂದು : ಶೈವಾಗವು 
ಗಳೆಲ್ಲವೂ ಜ್ಞಾನ, ಯೋಗ: ಕ್ರಿಯಾ, ಚರ್ಯ ಎಂಬ ನಾಲ್ಕು ವಿಷಯ 
ಗಳನ್ನು ವಿವರಿಸತಕ್ಕಪುಗಳಾಗಿದೆ (ಉರ, ೨೦0). 'ಯೋಗಪಾದ', 
'ಯೋಗವರಾರ್ಗ' ಪರಾ- ೨೭. [ಜೈನ] ಬಾಹ್ಮಪ್ರಪಂಚದೊಡನೆ 
ಉಂಟಾಗುವ ಸಂಬಂಧ : . ಮನ. ವಚನ. ಕಾಯಗಳ ಚಂಚಲತಗೆ 
ಯೋಗನೆನ್ನುವರು, (ಕತಕ. 360) ; ಯೋಗವೊಬ ಐದನೆಯದು ಪ್ರಕೃತಿ 
ಪ್ರದೇಶಬಂಧಗಳಿಗೆ ಹೇತು (ಹಿಂದಕ. ೪೯)- ೨೮. [ಜ್ಯೋತಿ] ಜನ್ಮಕಾಲ 
ದಲ್ಲಿ ಶುಭಾಶುಭಫಲಗಳನ್ನು ಸೂಚಿಸುವೆ ಗ್ರಹಗಳ ಸ್ಥಿತಿ, 
ಗೊತ್ತಾದ ಗ್ರಹಸನ್ನಿವೇಶ :: ನೋಡೆ ವಿಷ್ಕಂಭಾದಿ ಯೋಗಮಕ್ಕು 
(ತುಂಗರಾ- ೨೦-೪). ೨೯. [ಗಣಿತ] ಸಂಖ್ಯೆಗಳನ್ನು ಕೂಡುವುದು ; 
ಸಂಕಲನ ; “ಯೋಗಂ” ಬೆರಸು ಬಶಂ ಇಂತಿನಿತು. ಕೂಡೂದಕ್ಕೆ 
ಪೆಸರು” (ಕೃನಶಾ- ೧೦-೦೨ ಪ್ರೈ "ಯೋಗಂ ಧ್ಯಾನೋಪಯೋಗಮುಂ 
ಸಂಗಶಿಯಂಂ” (ತಸ್ತುಕೋ- ೦೨೬-೩೦) ; “ ತನುವಿನೊಳು ದ್ರವ್ಯದೊಳು 
ಮುತ್ತಿಯೊಳು ಸುಗತಿಯೊಳ್‌ ನೆನೆವ ಸುಧ್ಯಾನದೊಳು ವೇಷದೊಳು 
ಕೂಟದೊಳು ದಿನದೊಳೌಷಧಿಗಳೊಳು ಯೋಗಮೆನಿಸಿಕ್ಕು. ನ (ಕುಂಗಣ- 
೧೫೦-೫೦). [೫ಂ,] 
ಯೋಗಂಗೊಳ್‌ (ಕ್ರಿ: ಧ್ಯಾನಾಸಕ್ತನಾಗು : ಯಶೋಭದ್ರಸ್ವಾಮಿ 
ಗಳೆಂಬ ಪರಮಾವಧಿಜ್ಞಾನಿಗಳ್‌ ಯೋಗಂಗೊಂಡಿರ್ಪದುಂ 
(ಸಂಕುವೂ. ೦೧-೩೭ ವ): [ ಯೋಗ: . ಕೊಳ್‌, ] 


ಯೋಗಕ್ಷೇಮ 


ಯೋಗಕ್ಷೇಮ (ನಾ). ೧. ಧನ. ಆಸ್ತಿ, ರಾಜ್ಯ ಮೊದಲಾದುವುಗಳ 

* ಸಂಪಾದನೆ ಹಾಗೂ ಅವುಗಳ ರಕ್ಷಣೆ: ಯೋಗಕ್ಷೇಮಾಧೀನಮಪ್ಪ 
ನೀತಿಶಾಸ್ತ್ರೆಮುಮಂ , :. ಪೆಜವುಂ ವಿದ್ಯಾಕಳಾಪಮುಮಂ ತ್ರಿದಶವರ್ಗ 
ಕ್ಯುಪದೇಶಂಗೆಯ್ಕುತುಂ (ಗತ: ೦೦-೪0 ನ). ಪಿ. ನೆಮ್ಮದಿ ; ಸೌಖ್ಯ ; 
ಕಲ್ಯಾಣ: ಮಕ್ಕಳು ಸಾಸಿಗರು ನೀವಲ್‌ಯೆ ಕಳುಹಿಸು ಬೇಸಜವು 
ಭಯಬೇಡ ಯೋಗಕ್ಷೇಮಕಾವೆಂದ (೬೫. 0-60); ಅಕ್ಕನಾದವಳಿಗೆ 
ತಂಗಿಯ ಯೋಗಕ್ಷೇಮವೇ ಮೊದೆಲು (೧ಂತಣ. 69). ' ವಾಮಕ್ಷೇಮ' 
ಪರಾ. [ಸಂ.) 

ಯೋಗಚೂರ್ಣ (ನಾ). ಮಂತ್ರಿಸಿದ ಪುಡಿ; ಮಂತ್ರಶಕ್ತಿಯಿಂದೊಡ 
ಗೂಡಿದ ಪುಡಿ: ಯೋಗಚೂರ್ಣ ಯೋಗವೃತ್ತಿಯಂ ಕರಾಗ್ರದಲ್ಲಿ 
ತಾಳ್ದಾಗಳಂತೆ ಬಂದು ವಿತ್ತಮುಳ್ಳೆರಾಲಯಂಗಳಂ ರಾನಿಸುತ್ತೆ ಸಾರ್ದು 
ಸೊಪ್ಪುಳಾಲಿಸುತ್ತೆ. ನೋಡಿ ಸಂಯೋಗಿಸುತ್ತಿ ತಕ್ಕುದೆಲ್ಲಮಂ ಕಡಂಗಿ 
ಜುಣ್ಮೆಯಿಂ (ನೃಷವಿ- ೨೦-೭) ; ಆ ವೈದ್ಯನು ಯೋಗಚೂರ್ಣವನ್ನು ಬೆರಸಿ 
ಚುದ್ರಗುಪ್ತನಿಗೆ ಔಷಧಿ ಮಾಡಿಕೊಟ್ಟನು (ಣಕ್ಠಮು. ೩೩). "ಚೂರ್ಣ 
ಯೋಗ ' ಪರಾ. [೫ಂ.] 

ಯೋಗಜ (ಗು). ೧. ಯೋಗ ಅಥವಾ ಧ್ಯಾನದಿಂದ ಉಂಟಾದ. 
(ನಾ) ೨. [ಶೈವ]' ಇಪ್ಪತ್ತೆಂಟು ಶಿವಾಗಮಗಳಲ್ಲಿ ಒಂದು: 
ಕುಮಿಕ್ಕ ಯೋಗಜ, ಅಚಿಂತ್ಯ . . . ಕಿರಣ. ವಾತುಲಗಳೆಂಬ ಇಪ್ಪತ್ತೆಂಟು 
ಶಿವಾಗಮಗಳು (ಉರವ. ಚ). [Xo] 

ಯೋಗಜಲಕ್ಷಣಿ (ನಾ). [ತರ್ಕಶಾ] ಅಲೌಕಿಕ ಪ್ರತ್ಯಕ್ಷದ ಜ್ಞಾನಲಕ್ಷಣಿ. 
ಸಾಮಾನ್ಯಲಕ್ಷಣಿ ಮತ್ತು ಯೋಗಜಲಕ್ಷಣಿ ಎಂಬ ಮೂರು 
ಸಂಬಂಧಗಳಲ್ಲಿ ಓಂದು ; ಯೋಗಾಭ್ಯಾಸದಿಂದ ಬರುವ ಶಕ್ತಿ: 
ಯೋಗಜಲಕ್ಷಣಿಯೆಂದರೆ ಯೋಗಾುಭ್ಯಾಸಸಾಮರ್ಥದಿಂದ ಬಂದ ಶಕ್ತಿ 
ವಿಶೇಷ (ಹಂದಣ: 090)- " ಜ್ಞಾನಲಕ್ಷಣಿ ` ಪರಾ. 

[ ಸಂ. ಯೋಗಜಲಕ್ಷಣಿನ್‌ ] 
ಯೋಗತೆ (ನಾ). ಅದೃಷ್ಟ ; ಭಾಗ್ಯ : "ಯೋಗತೆವಡೆ ` ಪರಾ. 
[ ಸಂ. ಯೋಗತಾ ] 

ಯೋಗತೆವಡೆ (ಕ್ರಿ). ಭಾಗ್ಯವಂತನಾಗು; ಅದೃಷ್ಟವಂತನಾಗು; ಭಾಗೀರಥಿ 
ನಿನ್ನ ಸೋಂಕಿನ ತಂಗಾಳಿ ತಾಗಿದ ಸಕಲಜಂತುಗಳು ಯೋಗತೆವಡೆದು 
ಸ್ವರ್ಗದ ಸೌಖ್ಯಂಗಳ ಭೋಗಿಸುತಿಹರು ಸಂತಸದಿ (ನೋತ, ೬-೫೨)- 

[ ಯೋಗತೆ _.. ಪಡೆ ] 

ಯೋಗತ್ಯಾಗಕ್ರಿಯೆ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂದು ; , ಜನರ ಅನುಗ್ರಹಕ್ಕಾಗಿ ಮಾಡುತ್ತಿದ್ದ 
ತೀರ್ಥಾಟನೆಯನ್ನು, ಸಮವಸರಣವನ್ನು ತ್ಯಜಿಸುವುದು: ಸಮವ 
ಸರಣಮಂ ವಿಸರ್ಜಿಸಿ  ವಿಹಾರಾದಿಗಳಂ ಮಾಟ್ಬುದು ಯೋಗತ್ಕಾಗಕ್ರಿಯೆ 
(ಕಾರು ಪು” 230). 'ದೀಕ್ಷೆ' ಪರಾ, [ಸಂ ಯೋಗತ್ಕಾಗಕ್ರಿಯಾ ] 

ಯೋಗತ್ರಯ (ನಾ). ೧- ಜ್ಞಾನಯೋಗ, ಕರ್ಮಯೋಗ ಮತ್ತು 
ಭಕ್ತಿಯೋಗಗಳೆಂಬ ಮುಕ್ತಿಸಾಧಕವಾದ ಮೂರು ಮಾರ್ಗಗಳು; 
ಶ್ರೀಕೃಷ್ಣ ಅರ್ಜುನನಿಗೆ ಯೋಗತ್ರಯಗಳನ್ನು ಬೋಧಿಸಿದ 
ಅನಾಸಕ್ತನಾದ  ಮಹಾಯೋಗಿಯೂ ಹೌದು (ಶಾರದ, 
ವಿ. [ಜೈನ] ಭಾವಾಸ್ರವವನ್ನುಂಟು ಮಾಡುವ ಮನ, ವಂ 
ಮತ್ತು ಕಾಯ ಎಂಬ ಮೂರು ಪ್ರವೃ ೈತ್ತಿಗಳು : ಗತಣೌರವತ್ರಯಂ 
ನಿರ್ಜತೆದಂಡತ್ರಯನಪೇತಶಲ್ಯತ್ರಯನಪ್ರತಿಹತಯೋಗತ್ರಯಂ 
01-03). [ಸಂ.] 

ಯೋಗದಂಡ (ನಾ). ೧: ಮಂತ್ರದ ಕೋಲು; ಮಾಯಾದಂಡ : 
ಪುಲಿಸೆನುತವೆ ಕಪಿಗಳೆಣಗಲು ಕೇಳಿ ವಾರ್ತೆಯನಾ ಸ್ವಯಂಪ್ರಭೆ ಬೀಳು 


೪೬೨)- 


(ಪ್ರತೃಥ- 


೭೫೩೨ 


ಯೋಗನಿರ್ವಾಣಸಾಧನ 


ಗೊಟ್ಟಳು ಯೋಗದಂಡದಿ' ಬಾಗಿಲನು ಕೋಜಾ (svn: ae). 
೨. ಯೋಗಿಗಳು ಉಪಯೋಗಿಸುವ ಕೋಲು- ದಂಡ: ಭೂತ 
ಹಿತಮೆಂತೆಂಬ ಕಂತೆಯ ಪ್ರೀತಿಯಿಂ ಪೊದೆದನಿಶಮೇಕಾಗ್ರಾ ತಿಶಯನಿಜ 
ಪೆಸರಿನ ಯೋಗದಂಡವನು ಚಾತುರಿಯದಿಂ ಪಿಡಿವುತ (ಗಹ: 
*| ous). [ಸಂ.] 
ಯೋಗದರ್ಶನ (ನಾ). ಷಡ್ಚರ್ಶನಗಳಲ್ಲಿ ಒಂದು ; ಪಾತಂಜಲ ದರ್ಶನ; 
ಯೋಗದರ್ಶನಕ್ಕೆ ಪತಂಜಲಿಮಹರ್ಷಿಗಳು ಸೂತ್ರಕಾರರಾದುದರಿಂದ 
ಪಾತಂಜಲದರ್ಶನವೆಂದು ಪ್ರಸಿದ್ಧಿ ಬಂದಿದೆ. (ಹಿಂಸಾ, 63) ; ಯೋಗ 
ದರ್ಶನಕ್ಕೆ ಸೇಶ್ವರಸಾಂಖ್ಯವೆಂದು ವ್ಯವಹಾರವಿದೆ (೫ರರ- 0೫೦). [ಸಂ.] 
ಯೋಗದೃಷ್ಪಿ (ನಾ). ಧ್ಯಾನದ ಮೂಲಕವಾಗಿ ಬರುವ ಅಲೌಕಿಕಜ್ಞಾನ; 
ಪಾರಮಾರ್ಥಿಕ ದೃಷ್ಟಿ : ಅವನ ಸ್ಥೆ ಬರ್ಯಸ್ಟಾಲಿತ್ಯಕ್ಕೆ ಹೇತುವಾದ 
ಉಪಯೋಗದೃಷ್ಟಿಯನ್ನು ಶ್ರೀಕೃಷ್ಣನು ಹೋಗಲಾಡಿಸಿ, ಅವನಿಗೆ ಯೋಗ 
ಅನುಗ್ರಹಿಸುತ್ತಾನೆ (ಥರ. 0೦೪). [ಸಂ.] 
ಯೋಗನಾಥ (ನಾ). ೧. ಶಿವ. ೨. ವಿಷ್ಣು: ಮಗನನೆತ್ತಿಕೊಂಡು 
ವಸುದೇವನೆಂತಾನುಮಾ ರಾಕ್ಷಸರಕ್ಷಿತಪ್ರಸೂತಿಕಾನಿಳಯದಿಂ  ತಳರ್ದು 
ನಡೆವಾಗಳಾ ಯೋಗನಾಥಂ ಪುರಜನಂ ಮೆಯ್ಕಅಯದಂತು ನಿದ್ರೆಯಣ 
ಕವಿಸೆ (ಇಗ. ೩-೮ ಐ), [ಸಂ,) 
ಯೋಗನಿದ್ರೆ (ನಾ). ೧. ಧ್ಯಾನಯೋಗದಿಂದ ಬರುವ ನಿದ್ರಾವಸ್ಥೆ ; 
ಧ್ಯಾನಾಸಕ್ತಿಯಲ್ಲಿ ಎಚ್ಚರ ಹಾಗೂ ನಿದ್ದೆಯ ಎರಡರ ನಡುವಿನ 
9). ಸ್ಥಿತಿ: ಹೊರಜಗತ್ತು ಕಣ್ಮರೆಯಾಗಿ ಸ್ಮರಣಮಾತ್ರವಾಗಿ ಗೋಚರ 
ವಾಗುತ್ತಿರುವ ಧ್ಯಾನ್ಮಾತಿ ; ನಿದ್ರೆ ತಿಳಿಯದೆ ತೊಳಲುವತಿಜಡುದ್ರೆ 
ಮುಸುಕಿದವರ್ಗೆ ಸತತಂ ನಿದ್ರೆಯಲ್ಲದೆ ಯೋಗನಿದ್ರೆಯದೆತು. ದೊರಕು 
ವುದು (ಬಸ್ಯ: ೩೫-೯): ರಾಘವನು ಮೆಮಜಕ್‌ದ ಲಕ್ಷ್ಮಣ ಯೋಗ 
ನಿದ್ರೆಯ ತಾಳ್ವ (ಗಜಾ. 3-೬). ೨. ವಿಶ್ವದ ಪ್ರಳಯ ಹಾಗು 
ಉತ್ಪತ್ತಿಗಳ ಮಧ್ಯದಲ್ಲಿ ಬ್ರಹ್ಮನಿಗೆ ಬರುವ ದೀರ್ಫಕಾಲದ ನಿದ್ರೆ, 
೩. ಯುಗಾಂತ್ಯಕಾಲದಲ್ಲಿ ವಿಷ್ಣುವಿಗೆ ಬರುವ ನಿದ್ರೆ: (೪. 
೪. ಇತರರನ್ನು ತನ್ನ ಪ್ರಭಾವದ ಪರಿಧಿಗೆ ತಂದು ಅಧೀನಪಡಿಸಿ 
ಕೊಳ್ಳುವುದರ ಮೂಲಕ ಬರಿಸುವ ನಿದ್ರೆ; ವಶ್ಯಸುಪ್ತಿ ; 
ಚಂದ್ರಶೇಖರನು . . . ಅವಳ ಮುಖದ ಮೇಲೆ ಕೈಯಾಡಿಸಿ ಅವಳಗೆ 
ಯೋಗನಿದ್ರೆ ಬರಿಸಿದನು (೧ರು. ೧೯೯). [ಸಂ. ಯೋಗನಿದ್ರಾ] 
ಯೋಗನಿಯೋಗ (ನಾ). ಯೋ!/ನಲ್ಲಿ ತೊಡಗಿರುವಿಕೆ ; ಧ್ಯಾನ 
ತತ್ಪರತೆ ; ಸ್ಫಟಿಕಮಯಶಿಲಾತಳದೊಳ್‌' ಯೋಗನಿಯೋಗದಿಂದಮಿರ್ದರ್‌ 
ಮುನೀಂದ್ರೆರೊರ್ವರ್‌ (ಸುಕುಮಾ, ೩-೪). [ಸಂ.] 
ಯೋಗನಿರೋಧ (ನಾ)- [ಜೈನ] ಕರ್ಮಗಳ ಆಸ್ರವವನ್ನುಂಟು 
ಮಾಡತಕ್ಕ ಕಾಯ, ವಾಕ್ಕು ಮತ್ತು ಮನಸ್ಸುಗಳ ಚಂಚಲತೆಯನ್ನು 
ತಡೆಗಟ್ಟು ವಿಕೆ, -ನಿಗ್ರಹ : ವೃಷಭನಾಥನುಂ .., ಯೋಗಪಲ್ಯಂಕಾಸನೆ 
ದಿಂದಂ ಯೋಗನಿರೋಧದೊಳ್‌ ಪೊಮಾಭಿಮುಖನಾಗಿರ್ದಂ (ಅಂ. 0೬. 
90 5); ಆದಿದೇವನುಂ ಪದಿನಾಲ್ಕುದಿವಸಂ ಯೋಗನಿರೋಧುಗೆಯ್ದು ತಸನತ 
ತ್ರೈಲೋಕ್ಕಚೂಡಾಮಣಿಯುಮಾಗಿರ್ದಂ (ಶಾವುಂಘು: 69) - [ಸಂ.] 
ಯೋಗನಿರ್ವಾಣಸಂಪ್ರಾಪ್ತಿ (ನಾ): [ಜೈನ] ಐವತ್ತುಮೂರು ಗರ್ಭಾ 
| ನ್ವಯಕ್ರಿಯೆಗಳಲ್ಲಿ ಒಂದು; ಯೋಗನಿರ್ವಾಣಸಂಪ್ರಾಪ್ತಿ ಯೋಗ 
ನಿರ್ವಾಣಸಾಧನ ... ನಿ: ನೃತಿಯೆಂಬಯ್ವತ್ತುಮೂಜು . . . ಗರ್ಭಾ 
ಸ್ವಯಕ್ರಿಯೆಗಳಂ (6ರಿಫು. 0೩-08 ಐ). [xo] 
ಯೋಗನಿರ್ವಾಣಸಾಧನ (ನಾ)- [ಜೈನ] ಐವತ್ತುಮೂರು ಗರ್ಭಾ 
ನ್ವಯಕ್ರಿಯೆಗೆಳಲ್ಲಿ ಒಂದು: ಯೋಗನಿರ್ವಾಣಸಂಪ್ರಾಪ್ತಿ ಯೋಗ 
ನಿರ್ವಾಣಸಾಧನ . ನಿವೃೃತಿಯೆಂಬಯ್ವತ್ತುಮೂಜು . 


ಜ್ಞಪಿ 
ಸ 


ದೃಷ್ಟಿಯನ್ನು 


ಗ್‌ 


46 


ಯೋಗಪಟ ೭೫೩೩ ಯೋಗವಿಜ್ಞಾನ 
ಗರ್ಭಾನ್ವಯಕ್ರಿಯೆಗಳೆಂ (60ಪು- 08-08 2) . “ದೀಕ್ಷೆ ಪರಾ. ವೆಂಬ ಫದಪೃಕಾರಗೆಳಲ್ಲಿ ಒಂದು ; ರೂಢಿಯಿಂದ ನಿರ್ಧಾರಗೊಂಡ 
[ಸಂ.] ವಾಚ್ಯಾರ್ಥ ; ಶಬ್ದಶಕ್ತಿ ; ವಾಚಿಕತ್ವ ಶಕ್ತಿ: ಅವಯಪಾರ್ಥವಿದ್ದರೂ 
ಯೋಗಪಟ (ನಾ): ಧ್ಯಾನಕಾಲದನ್ಲಿ ಯೋಗಿಯು ಬೆನ್ನು ಸಮುದಾಯದಿಂದ ಒಂದು ಅರ್ಥವನ್ನೇ ರೂಢವಾಗಿ ಹೇಳಿದರೆ ಅದು 


ಮತ್ತು ಮೊಳಕಾಲುಗಳ ಸುತ್ತ ಕಟ್ಟಿದಂತೆ ಸುತ್ತಿಕೊಳ್ಳುವ ವಸ್ತ್ರ : 
“ಯೋಗಪ[ಶಾಕಾಂ- ವ]ಟಿ ವ್ಯುಪಿಯಕ್ಕು'' (ಮಂಗಣ. ೭೬-೯): [ಸಂ.] 
ಯೋಗಪಟ್ಟ (ನಾ): -ಯೋಗಪಟಿ : ಯೋಗಪಟ್ಟವನ್ನು ಮೊಣಕಾಲುಗಳ 
ಮೇಲೆ ಕಟ್ಟಿ ಪವ್ಮಪೀಠದ ಮೇಲೆ..-ಕುಳಿತಿರುವರು(ತೂಯ್ಲುವ: ೯೨). [ಸಂ.] 
ಯೋಗಪಟ್ಟಿಕೆ (ನಾ): -ಎ ಯೋಗಪಟ : “ಜೋಗವಟ್ಟಿಯಿಂದು ಯೋಗ 
ಪಟ್ಟಿಕೆ” (403. ೬೪-೪೪) - [ ಸಂ. ಯೋಗಪಟ್ಟಿಕಾ] 
ಯೋಗಪಟ್ಟಿಗೆ * ಯೋಗವಟ್ಟಿಗೆ ' ನೋ: 
ಯೋಗಪಾದ (ನಾ). [ಶೈವ] ಆಗಮದ ಕ್ರಿಯಾಪಾದ, ಚರ್ಯಾ 
ಪುದ, ಯೋಗಪಾದ ಮತ್ತು ಜ್ಞಾನಪಾದಗಳೆಂಬ ನಾಲ್ಕು ಭಾಗ 
ಗಳಲ್ಲಿ ಒಂದು ; ಮೋಕ್ಷಸಾಧನೆಯ ಮಾರ್ಗವನ್ನು ವಿವರಿಸುವ 


ತಿ 


ಭಾಗ: »ೂ ಕ್ರಿಯಾಪಾದ ಚರ್ಯಾಪಾದ ಯೋಗ 
ಪಾದ ಜ್ಞಾನಪಾದವೆ:ಬ ನಾಲ್ಕು ಪಾದಂಗಳ (ಏಿಕೇಕ. ೩) ; ಯೋಗ 
ಪಾದವು ಮೋಕ್ಷವನ್ನು ಸಾಧಿಸುವ ಅಭ್ಯಾಸಗಳನ್ನು ತೋರಿಸುತ್ತದೆ 
(ಭಾರದ 300): [ಸಂ.] 


ಯೋಗಪಾದುಕ (ನಾ). ಯೋಗಿಗಳು ಮೆಟ್ಟುವ ಹಾವುಗೆ : “ಜೋಗ 
ಪಾವುಗೆಯುಮೆನೆ ಯೋಗಬಾದುಕಂ (ಕಕ್ಕಿ. 4೨)- [ಸಂ.] 

ಯೋಗಪಾದುಕೆ (ನಾ). ೧. = ಯೋಗಪಾದುಕ : “ ಯೋಗಪಾದುಕಾ 
--ಜೋಗವಾವುಗೆ "(ಕರರ ೨೪ ಶ್ರಯೋ)- ವಿ. ಧರಿಸಿದವನನ್ನು ಅವನ 
ಇಚ್ಛೆ ಬಂದಲ್ಲಿಗೆ ಕೊಂಡೊಯ್ಯಬಲ್ಲ ಮಾಯಾಶಕ್ತಿಯುಳ್ಳ ಪಾದ 
ರಕ್ಷೆ; ಮಾಟದ ಹಾವುಗೆ. [ಸಂ. ಯೋಗಪಾದುಕಾ] 

ಯೋಗಪೀಠ (ನಾ). ೧. ಯೋಗಸಾಧನೆಯಲ್ಲಿ ಕುಳಿತುಕೊಳ್ಳುವ 
ಒಂದು ರೀತಿ ; ಒಂದು ಬಗೆಯ ಯೋಗಾಸನ : ಯೋಗಪೀಠಂಗಳವು 
ಪದಿನೆಂಟಾಗಿ ದಾಸಿಗೆ ವರುಷವರುಷಕೆ ಹೋಗಿ ವಂದಿಸಿ ಕಪ್ಪವಂ ತವೆ 
ತೆತ್ತು ಬದುಕುವವು (ಇಕಿ: ೨೩-೨0)- ೨- ಶಿವಲಿಂಗದ ಪೀಠಗಳಲ್ಲಿ 


ಒಂದು: ಬಗೆ: ಶಿವಾರ್ಚನೆಗುಪಯುಕ್ತವರಾಗಿ  ಅನಂತಪೀಠ .ಕಮಠ 
ಪೀಠ ಶೇಷಪೀಠ ಸಿಂಹಪೀಠ ಪದ್ಮಪೀಠ ವಿಮಲಪೀಠ ಭದ್ರಪೀಠ 
ಯೋಗಪೀಠ ಪ್ರಣವಪೀಠಗಳ ಭುವನೆಯಿಂ: ಲ್ಬಿತವಾಾದ ದಿವ್ಯಮಂಟಸ 


ಮಧ್ಯಗತಸಿಂಹಾಸನಕ್ಕೆ (ಏಿನೇಕ- ೧೦೦)- [ಸಂ.] 

ಯೋಗಪುರುಪ (ನಾ). ೧. ಅದೃಷ್ಟಶಾಲಿ; ಭಾಗ್ಯವಂತ 2 ನಿಜಕ್ಕೂ 
ಅವನ ರಂಜಕಳೆ ಯೋಗಪುರುಪನೆಂದೇ ಸಾರುತ್ತೆ (ತೇಶುಕೂ ಎ೦೮): ೨. 

ಇಢಚಾರ. [೫0.] 

ಯೋಗಮಾರ್ಗ (ನಾ): ೧, ಧ್ಯಾನಮಾರ್ಗ : ತಪೋಮಾರ್ಗ : ಧರೆ 
ಯೊಳಗೆ ರವಿಮುಂಡಲವನೊದೆದುರವಣಿಸಿ ಹಾಯ್ವರು ತಾವಿಬ್ಬರು ಕಣಾ 
ಸನ್ಯಾಸಿಯಾಗಿಯೆ ಯೋಗಮಾರ್ಗದಲಿ ಹರಣವನು ಬಿಚ್ಚಿವರುಗಳು ಸಂಗರ 
ದೊಳಭಿಮುಖರಾಗಿ ಮರಣಾಂತರವನೆಯಬ್ಬುವರವರು. (ಕುವ: a0). 


೨. [ಶೈವ] ಶೈವಸಿದ್ಧಾಂತದ ನಾಲ್ಕು ಮಾರ್ಗಗಳಲ್ಲಿ ಒಂದು: 


ದಕ್ಷಿಣದೇಶದ ಶೈವ 


ಸಿದ್ಧಾಂತಗಳಲ್ಲಿ ಚರಾಮಾರ್ಗ, ಕ್ರಿಯಾಮಾರ್ಗ; 


ಯೋಗಮಾರ್ಗಃ ನವಾರ್ಗಗಳೆಂಬ ನಾಲ್ಕು ಅಂತಸ್ತಿನ ಸಾಧನಗಳಿವೆ 
೬ ೬೬ ಯೋಗಮಾರ್ಗದಲ್ಲಿ (ಸಖ್ಯಮಾರ್ಗ) ಪ್ರಾಣಾಯಾಮದ ಮೂಲಕ 


ದೇಹದ| 


ಷಟ್ವಕ್ರಗಳಲ್ಲಿ ವಾಯುವನ್ನು ನಿಲ್ಲಿಸಿ ನಿಷ್ಕಲ; 
ಯನ್ನು ಆರಾಧಿಸುವುದರ ಮೂಲಕ ಶಿವಸ್ವರೂಪವಾದ ಸ್ವರೂಪ ಮುಕ್ತಿ 


ಯನ್ನು ಪಡೆಯುವನು (ಕಾಕರ- ೨೦೭). 


[50] 
ಯೋಗರೂಢ (ನಾ)- [ವ್ಯಾಕ] ಯೋಗ, ರೂಢ ಮತ್ತು ಯೋಗರೂಢ 


ಯೋಗರೂಢವು. ಪಂಕಜವು. ನೀರಜವು ; ಇಲ್ಲಿ ನೀರಲ್ಲಿಯೂ ಕೆಸರಲ್ಲಿಯೂ 

5] ನೈದಿಲೆ ಕಪ್ಪೆ ಮೊದಲಾದುವು ಎಲ್ಲಾ ಅವಯವಾರ್ಥದಿಂದ ಹೇಳಲ್ಬಟ್ಟರೂ 
ಸಮುದಾಯವು ತಾವರೆಯಲ್ಲೇ ರೂಢವಾದ್ಧರಿಂದ ಇದು ಯೋಗರೂಢವು 
(ತೊನುಗ. ೧೬೨). [ಸಂ.] 

ಯೋಗರೂಢಿ (ನಾ): .ಯೋಗರೂಢ : ಶಾಸ್ತ್ರಕಲ್ಪಿತಾದ ಅವ 
ಯವಾರ್ಥದಿಂದ ಸಹಿತವಾದ ವಿಶೇಷ್ಯಭೂತವಾದ ಅರ್ಥದಿಂದ ನಿರೂಪಿತ 
ವಾದಶಕ್ತಿಗೆ ಯೋಗರೂಢಿ ಎಂದು ಹೆನರು (ಈತ: ೭೪೬): [ಸಂ.] 

ಯೋಗವಂಟಿಗೆ " ಯೋಗವಟ್ಟಿಗೆ ' ನೋ- 

ಯೋಗವಂತ (ನಾ). ೧: ಧ್ಯಾನಯೋಗದಲ್ಲಿ ತೊಡಗಿದವನು : 
ಯೋಗವಂತರಿಗೆ ಹೃದಯದಲ್ಲಿ ಬ್ರಹ್ಮಭಾವನೆಯು ಗೃಹಸ್ಥರಿಗೆ , ವೇದಾಧ್ಯ 
ಯನವು ವೇದುಂತಾರ್ಥದ ವಿಚಾರವು (6ಕ್ಕೂ. 6). ೨: ಸಂದೈವಿ; 
ಅದೃಷ್ಟಶಾಲಿ : (8)... [ಸಂ. ಯೋಗವಳ್‌] 

ಯೋಗವಟ್ಟಗೆ, ಯೋಗಪಟ್ಟಿಗೆ. ಯೋಗವಂಟಿಗೆ (ನಾ). - ಯೋಗ 
ಪಟ್ಟಿಕೆ : ಕಾಯದೆ ಕಡವಸವಾಗಿ ಮೆನವೆ ಯೋಗವಟ್ಟಿಗೆಯಾಗಿ ಇಂದ್ರಿಯ 

ನ್ಯ (6ನತಂ, ೦೯೦-6೬೨); ಯೋಗವಟ್ಟಿಗೆಯ 
ಏರ ಸೆಂಲಿಸಿ ಧಿಗಿಲನೆದ್ದನು , - - ದಕ್ಷಾಧ್ವರಧ್ಯಂಸಿ. (೦. ೪-೩-೩): 
ಯೋಗಪಟ್ಟಿಗೆ : ವರದ ಶ್ರೀಕಂಠಬ್ರತಿಪರಿಕ್ಕಿದರ ಶಂಂತಿ[ಜಿ]ನ 
ಗಿ ಗ್ರಿಹಾಚಾರ್ಯಗ್ಗೊ ೯ಪಿರೆ ಯೋಗಪಟ್ಟಿಗೆಯನುದರದಿಂದಂ ವಜ್ರಪಂಜರ 
ಮನಿಕ್ಕುವವೊಲು (ಎಕ, 1111: ಸೊರಂ. 36-೭; 1908 7): ಯೋಗವಂಟಿಗೆ ; 
ಕುಚಿಯ ಕಂಥಿಯು ಕೈಯ ಲುಗಲು ಸುಚಿಯ ಆವುಗೆ ಯೋಗಪಂಟಿಗೆ 
ವಚನದಲ್ಲಿ ಬಿಜ್ಜಳ ಹರಸಿ ವಿಭೂತಿಯನು ಇಟ್ಟು ವಿಚಿತ್ರದಿಂದಲಿ 
ಸಿದ್ಧ ಬಂದನು (6ವಳಾ. ೭-೦೪)- * ಜೋಗವಟ್ಟಿಗೆ ' ಪರಾ- 

[« ಸಂ. ಯೋಗಪಟ್ಟಿಕಾ] 

ಯೋಗವರ್ತನ (ನ್ಯಾ). ೧. ತಪಸ್ಸನ್ನು ಆಚರಿಸುವಿಕೆ; ತಪಶ್ವರಣ. ಗ 
ಜೈನ] ಮನಸ್ಸು. ಕಾಯ, ವಾಕ್ಕುಗಳ ಮೂಲಕವಾಗಿ 
ಕರ್ಮಾಸ್ರವವಾಗುವ ಸಂದರ್ಭ.- ಸಂಬಂಧ. ೧. ೨: ನಿರಂಜನ 
ರಾಗಿರ್ದುಮಶೇಷಲೋಕನಿಹಿತಾರ್ಥಗ್ರಾಹಿಗಳಿ ಯೋಗವರ್ತನಮೊಂದುಂ 
ತಮಗೆಂದುಮಿಲ್ಲೆನಿಸಿಯುಂ ಸಿದ್ಧ ರ್ಕಳ್‌ (ಫ್ರತ್ನಪು. ೦-೨). [ಸಂ.] 

ಯೋಗವಾವುಗೆ (ನಾ). - ಯೋಗಪಾದುಕೆ : * ಯೋಗವಾವುಗೆ [018. 
ಜೋಗಪಾವುಗೆ] ಯುಮೆನೆ ಯೋಗಪಾದುಕಂ” (ಕಲ್ಮಕ್ಕಿ: ೩೨); ಆದ್ವೈತವೆ 
ಯೋಗವಟ್ಟಿಗೆ ಅಗಮ್ಮವೆ ಯೋಗವಾವುಗೆ (ಆನಕು. 64-49೪): 

[ಆ ಸಂ. ಯೋಗಪಾದುಕಾ] 

ಯೋಗವಾಹ (ನಾ). [ವ್ಯಾಕ] ಇನ್ನೊಂದು ವರ್ಣದ ಸಹಾಯದಿಂದ 
ಮಾತ್ರ ಉಚ್ಚಾರಣೆಯನ್ನು ಪಡೆಯುವ ಸಂಜ್ಞೆ,- ವರ್ಣ; 
ಅನುಸ್ವಾರ, ವಿಸರ್ಗ, ಜಿಹ್ವಾಮೂಲೀಯ ಮತ್ತು ಉಪಧ್ಮಾನೀಯ 
(೦. ೬ ೫೦) ಎಂಬ ಈ ನಾಲ್ಕು ಸಂಜ್ಞೆಗಳಿಗೆ ಇರುವ 

: ಸಮಸಂದಿರ್ದ ಸ್ಯ ಮುಮಂ ಬಂಮುಂಮೊಂದಿದ ಬಿಂದುವುಂ 

'ಮಂಮೆಂದಕ್ಕುಮಿವೆಯ್ದೆ ಯೋಗವಾಹಂ ಕ್ರಮದಿಂ ಕಪಯುಗಳ 
ಮಿವಣೊಳನುಬಂಧಂಗಳ್‌ (ಶನರ- ೦೭). [೫ಂ. 

ಯೋಗವಿಜ್ಞ್ಯಾನ: (ನಾ). ಯೂೋಗೆದರ್ಶನ : ಬ್ರಹ್ಮಸತ್ತೆಯನಾ ಪರ 
ವ್ರ ಮಾತ್ರಮೆಯೆ ದರ್ಶಿಸುತಿದಂ ಮಿಥೈಯೆಂಬುದೇಂ 

ಪೂರ್ಣಸತ್ಯಮೆ ? ಯೋಗವಿಜ್ಞುನಮೊಪ್ಪದು ಕಣು! (ಶ್ರೀರಾಮಾ, ೩-೬೦). 

[ಸಂ.] 


10 


೭0 


pO 


ಯೋಗವಿಡಿಸು 


ಯೋಗವಿಡಿಸು (ಕ್ರಿ). [ಜೈನ] ಕರ್ಮಗಳ ಆಸ್ರವ ಸಂಬಂಧವನ್ನು 
ನಿಲ್ಲಿಸು. ಬಿಡಿಸು: ಸುಕುಮಾರನ ಮೋಹಬಂಧದ ಬಳ್ಳವಳ್ಳಿಯ 


ತೊಡರ್ಪಂ ಪಲ್‌ಪಡೆ ಬಿಡಿಸುವಂತೆ ಯೋಗವಿಡಿಸಿ . . - ತ್ರಿಲೋಕ 
ಪ್ರಜ್ಞಪ್ತಿಯಂ ಪರಿವಡಿಗೆಯ್ವಾಗಳ್‌ (ಸುಕುಮಾ- ೦೦-೩೮.ವ). 
[ಯೋಗ ಬಿಡಿಸು] 
ಯೋಗಶಾಸ್ತ್ರ (ನಾ). ಎ ಯೋಗದರ್ಶನ ; ಭರತಸುತಂ ಮರೀಚಿಪರಿ 
ಗ್ನಹೀತಪರಿವ್ರಾಜಕವೇಷು . . . ಕಾಪಿಲಸಿದ್ಧಾಂತಮುಮಂ ಯೋಗಶಾಸ್ತ್ರ 
ುಂಮಂ ತೋಜ್‌ ಲೋಕಮಂ. ಸಮ್ಮಗ್‌ಜ್ಞಾಃ ನಪರಾಜ್ಮುಖಂ ಮಾಡಿದಂ 
(60ಫ- ಊ-೯ ನ). [ಸಂ.] 


ಯೋಗಸನ್ನಾಹ (ನಾ). [ಜೈನ] ಐವತ್ತು ಮೂರು ಗರ್ಭಾನ್ವಯಕ್ರಿಯೆ 
ಗಳಲ್ಲಿ ಒಂದು ; ಕೇವಲಜ್ಞಾನವನ್ನು ಹೊಂದಿದ ಬಳಿಕ ಪಡೆಯು: 
ಪೂಜೆ. ಉತ್ಸವ: ನಾಮಕರ್ಮ , . . ಯೋಗಸನ್ನಾ [ಶಾ೫ಂ. ಮ್ಮ] 
ಹಾರ್ಹಂತ್ಯವಿಹಾರ. ಯೋಗತ್ಕಾಗನಿವ ಬತಿಯೆಂಬಯ್ಬತ್ತುಮೂಜು 
ಗರ್ಭಾದಿನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ಹಯಕ್ರಿಯೆಗಳುಂ (6ಅಂಿಪು. 
98-08 2)- "ದೀಕ್ಷೆ ಪರಾ. [ಸಂ] 

ಯೋಗಸಮಾಧಾನ (ನಾ). - ಯೋಗಿದ್ರೆ ೧ : ಶ್ರೀನನ್ನಿಪಣ್ಣಿತದೇವರ್‌ 
. * - ಯೋಗಸಮಾಧಾನಾಧೀನಚಿತ್ತರಾಗಿ [ತ] [ಮಿತ] ಪರಿತ್ಕಾಗದಿನಮರ 
 ಲೋಕಾವಳೋಕನಕೌತುಕದಿಂ ದೇವಲೋಕಕ್ಕೆ ವಿಜಯಂಗೆಯ್ದರ್‌ (೫94. 
XX, 33-4೭ ; 1077). [ಸಂ,] 

ಯೋಗಸಮಾಧಿ (ನಾ). = ಯೋಗನಿದ್ರೆ "೧: ಕೆಡಿಸುವ ನಿದ್ರೆಯನೆ 
ಯೋಗೆಸಮಾಧಿಯ ಮಾಡಿ ಜಗವ ಗೆದ್ದ ಶರಣರ ಬುದ್ಧಿಹೀನರೆತ್ತ ಬಲ್ಲರೊ 
(cons. ೨೨-6೯). [ಷಂ.] 

ಯೋಗಸಿದ್ಧಿ (ನಾ)- ಅಷ್ಟಾಂಗಯೋಗದಿಂದ ಕ್ರಮಕ್ರಮವಾಗಿ 
ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವಿಕೆ ; ಯೋಗದಲ್ಲಿ ಪರಿಣತಿ: 
ಕಾಯ ದಿಗ್ಬಂಧ ಪ್ರಣಾಮ ವಿಧೇಯವರ್ಚನೆ ಯೊ/ಗಸಿದ್ಧಿ. ನಿಕಾಯ ನಾಲ್ಕಜಿ 


ಇಂದ್ರಿಯಸ್ವಿ. ತಿಗತಿಯನಾರೆ, ದು  ಆಯವನು ವಿವರಿಸುತ ಮೇಲಣ 
ಬೀಯವಿದು ತನಗೆಂಬುದನು ನಿರ್ದಾಯದಲಿ ನಿಶ್ಚಯಿಸಬೇಹುದು 
(ಕುವ್ಕಾಉ- ೪-೩5) [ಸಂ.] 


ಯೋಗಾಂಗ (ನಾ). ೦. ಪತಂಜಲಯೋಗಸಿದ್ಧಾಂತದಲ್ಲಿ ವಿವರಿಸಿದ 
ಯಮ. ನಿಯಮ. ಆಸನ, ಪ್ರಾಣಾಯಾಮ. ಪ್ರತ್ಯಾಹಾರ, 
ಧ್ಯಾನ, ಧಾರಣ, ಸಮಾಧಿ ಎಂಬ ಎಂಟು ಆಂಗಗಳು : ಯಾವ 
ವಯಸ್ಸಿನಲ್ಲಾದರೂ ಎಂತಹ ಸ್ಥಿತಿಯಲ್ಲಿಯೂ ಯೋಗಾಂಗಗಳ ಅಭ್ಯಾಸ: 
ವನ್ನು ಮಾಡಬಹುದು (ಗಾರರ. ೦೫೪)- ೨. [ವೀಶೈ] ಅಂಗಸ್ಮಲದ 
ಯೋಗ. ಭೋಗ ಮತ್ತು ತ್ಯಾಗ ಎಂಬ ಮೂರು ಪ್ರಕಾರಗಳಲ್ಲಿ 
ಒಂದು : ಸರ್ವವನಲಾದು ತ್ಯಾಗಾಂಗನಾಗಿ ಭೋಗಾಂಗನಾಗಿ ಯೋಗಾಂಗ 
ನಾಗಿ ತಾಮಸ ನಿರಸನವೆಂಬ ಭೂತ ಭವಿಷ್ಯ ವರ್ತಮಾನಕ್ಕೆ ಹೊರಗಾಗಿ 
ನಿಂದ ನಿಜತತ್ವದಂಗಕ್ಕೆ ಬೇಲ್‌ ಮಂಗಲೋತ್ತ ರವನಜಸಲಿಲ್ಲ (ನೋಳಿಮಾ- 
1೬-೦೪೦) ; ಯೋಗಾಂಗವು ಶರಣ, ಐಕ್ಕನೆಂದೂ, ಭೋಗಾಂಗವು. ಪ್ರಾಣ 
ಲಿಂಗಿ ಪ್ರಸಾದಿಯೆಂದೂ ತ್ಯಾಗಾಂಗವು ಮಹೇಶಭಕ್ತನೆಂದೂ ಒಂದೊಂದರಲ್ಲಿ 
ಎರಡು ತೆರನುಗುವುದು (8ಿವಾಸೂ- ೪೯ ೮ಬ). [ಸಂ.] 

ಯೋಗಾಕ್ಷರ (ನಾ). [ವ್ಯಾಕೆ] ಎರಡು ಅಥವಾ ಹೆಚ್ಚು ವ್ಯಂಜನಗಳು 
ಕೂಡಿದ ಅಕ್ಷರ: ಒತ್ತಕ್ಷರ ; ಸಂಯುಕ್ತಾಕ್ಷರ :  ಬಚಿರಸರೆ 
ಮುಂದಂ ಯೋಗಾಕ್ಷರಂಗಳೇಕಸರಂಗಳಿಂ ಸುಪ್ರಾಸಂ (ರಂದೋಂತು, ೦-೪೬ 
ಕಡಿದ) - [ಸಂ.] 

ಯೋಗಾಕ್ಷಿ (ನಾ). ಜ್ಞಾನದೃಷ್ಟಿ ; ಅಂತರ್ದೃಷ್ಟಿ : ಯೋಗಾಕ್ಷಿಯಿಂದೆ: 
ಕಂಡು ಮನೋಗೃಹದೊಳ್‌ ನಿಲಿಸಿ ಭಾವಕುಸುಹೋತ್ಯರದ್ದಿ ಯೋಗಿ 


೭೫೩೪ 


55 


301 


| 


48 


ಯೋಗಿಣಿ 


ಗಳರ್ಚಿಪ ನಿನ್ನನದೇಗಾಣ್ಟೆವಬಲೆಯರಾವದೆಂತರ್ಚಿಪೆವೋ. (೩ಗರಿ: ೩-೦೦೮). 
[ಂ.] 

ಯೋಗಾಚಾರ (ನಾ). ೧: ಯಮ ನಿಯಮಾದಿಗಳ ಅನುಷ್ಠಾನ ; 
ಯೋಗಾಭ್ಯಾಸ. ೨. ವಿಜ್ಞಾನವಾದವನ್ನು ಪುರಸ್ಕರಿಸುವ ಬೌದ್ಧ 
ಮತ ಮತ್ತು ಅದರ ಅನುಯಾಯಿ ; ಮಹಾಮತಿ ಸಂಭಿನ್ನಮತಿ 
ಶತಮತಿಗಳ್‌ ಲೋಕಾಯತಿಕ ಯೋಗಾಚಾರೆ ಮಾಧ್ಯಮಿಕಮತ . ವಿತಥಾಭಿ 
ಧಾಯಿಗಳ್‌ . , . ಆತ್ಮನಿರುಕರಣಮನೆ ನುಡಿದು ಮಾಣೆ ([ಕರಿಫು- ೨-೭ ವ್ಯ; 
ಬಾಹ್ಯಾರ್ಥಾಕಾರಸಹಿತವಾದ. ಬುದ್ಧಿ ಎಂಬ ವಸ್ತುವೇ ಯೋಗಾಚಾರರಿಗೆ 
ಸಮ್ಮತ (ಬರದ: 309) ; ಯೋಗಾಚಾರರು . . . ಬಾಹ್ಯವಸ್ತುಗಳಿಲ್ಲ 
ವನ್ನೂ ವಿಜ್ಞಾ ನವೆಂಬ ಮನಸ್ಸಿನಲ್ಲಿ ಸೇರಿಸಿ ಮನೋನಿಯಮನದಿಂದ ವೈರಾ 
ಗ್ಯೋಪದೇಶದಲ್ಲಿರುವರು (ಹರಣ. ೨೪). [Xo] 

ಯೋಗಾಭ್ಯಾಸ (ನಾ). ಯೋಗಶಾಸ್ತ್ರ ನ್ನು ಅಭ್ಯಾಸ ಮಾಡುವುದು; 
ಅಷ್ಟಾಂಗಯೋಗದ ಅನುಷ್ಕಾ ಉಪವಾಸ ಮಿತಾಹಾರಾದಿಗಳಿಂದೆ 
ಯೋಗಾಭ್ಯಾಸಕ್ಕೆ ವಿರೋಧವಲ್ಲದಂತೆ. ಶರೀರವನ್ನು ಆರೋಗ್ಯವಾಗಿಟ್ಟು 
ಕೊಳ್ಳತಕ್ಕದ್ದ (ಹಿಂದಸಾ- ೯೪): [ಸಂ.] 


ಯೋಗಾಯೋಗ (ನಾ). ಅದೃಷ್ಟವು ಕೂಡಿಬರುವುದು ; ದೈವ 
ಯೋಗ ; ಅನಿರೀಕ್ಷಿತವಾಗಿ ಒದಗುವ ಘಟನೆ: ನಿಮ್ಮಂತವರ 


ಸಹವಾಸವೇ ಒಂದು: ಯೋಗಾಯೋಗ (ಶಸ ೩೬) ; ಆದೊಂದು 
ಯೋಗಾಯೋಗದ ಮಾತು (ಶೂರುರಾ. ೨೩೭) : ಯೋಗಾಯೋಗದಿಂದ 
ಗಿರಿದಾಸರು ಮಗನ ಸಾಲೆಯ ಚೀಲವಿರುವ ಸ್ಥಳಕ್ಕೆ ಹೋದರು (ಕುಂತು. 
75). ಸ] 

ಯೋಗಾರೂಢ (ನಾ). ಧ್ಯಾನದಲ್ಲಿ ಮೆಗ್ಗನಾದವನು : ಯೋಗಸಮಾಧಿ 
ಯನ್ನು ಪಡೆದವನು : ಭೊರಿಶ್ರವಕ್ಷಿತಿಪ. . . 


ಪದ್ಮಾಸನವನನುಕೊಳಿಸಿ 


ಯೋಗಾರೂಢನಾಡನು ವರಸಮಾಧಿಯಲ್ಲಿ (ಕುನ್ಮಾರ್ರೋ- ೦-೨0) ; 
ಯೋಗಾರೂಢನಾಗಿದ್ದೆ ಅವನ ಬಾಯಿಂದ ಬೆಳೆ ೈಗೆ ಸಾವಿರ ಹೆಡೆಯಿದ್ದ ಒಂದು. 


ಸರ್ಪವು ಹೊರಟು ಸಮುದ್ರವನ್ನು ಹೊಕ್ಕಿತು (ರುಕಾ, ೬6): 1೫] 
ಯೋಗಾವತಿ (ನಾ). [ಸಂಗೀತ] ಒಂದು ಮೇಳರಾಗದ ಹೆಸರು ; 
ಶ್ರೀರಾಗದೊಳ್‌ ನಟನಾರಾಯಣಿ ಯೋಗಾವೆತಿಯಾಗಿರ್ಕುಂ ಘರಟಾರಾಗ 
ನಾದವತಿಯಾಗಿರ್ದಪುದು. (ಪರ: ೨-೯೦ 2), [ < ಸಂ, ಯೋಗಮತಿ] 
ಯೋಗಾಸನ (ನಾ). [ಯೋಗ] ಯೋಗಾಭ್ಯಾಸವನ್ನು ಮಾಡುವಾಗ 
- ಕುಳಿತುಕೊಳ್ಳುವ ಒಂದು ವಿಶೇಷ ಭಂಗಿ: ಯೋಗಾಸನ; 
ಚಕ್ರಮಟ್ಟ ಹಾಕಿ ಕುಳಿತು. ಹಸ್ತಗಳನ್ನು ತೊಡೆಯ ಮೇಲೆ ಇಟ್ಟಿರುವಂತೆ 
ರಚಿತವಾದರೆ ಈ ಹೆಸರು (ಕಾರ: ೩08) ; ಕೊಂಡುಗ್ರರೂಪವ£, . ಬಳಕ್ಷೀ 
ಯೋಗಾಸನದೊಳೆಗದ ಶೆಮಿಸುವ ಭಂಸುತ 
(ಮರೆತೇ. ೫೯-೦೬): 
ಯೋಗಿ (ನಾ). ೧. ಚಿತ್ತವೃ 


ನರಸಿಂಪನೆಮಗೆ. ಮಂಗಳನಕ್ಕೆ 


ನಿರೋಧ ಮಾಡುವವನು; ಯತಿ; 


ತೆಹಸ್ತಿ: ಯತಿ ಸಂಯಮಿ ಖುಷಿ .., ಯೋಗಿ ಕಾಪಸೆನಾತು” 
(ಎಸ್ತುಳೂೋಲ ೩೩-೩೩); ಯೋಗಿಗೆ ಯೋಗಿಣಿಯಾಯಿತ್ತು ಮಾಯೆ 


(ಮುಶಾರೇ- ೨- ೦೪-೨೬); ಸಂಸ್ಕೃತಿ ಫಲವತಿಯಾಗಿರೆಯುಂ ಯೋಗಿಗುತ್ಸವಂ 
ಪುಟ್ಟಿದವೋಲ್‌ (೩ಗು. ೨-೩೩); ಕಾವಿಯ ಹೊದೆದು ಹೋದಾತ ಯೋಗಿ 
ಯೆನಬೇಡ ಇಂದ್ರಿಯವ ಕಾದಾತ ಯೋಗಿ (ಸರಕ್ಕ. ೫೩9). ೨. ಶೈವಭಕ್ತ 
ನಾಗಿದ್ದು ಭಿಕ್ಷಾವೃತ್ತಿಯಿಂದ ಜೀವಿಸುವವನು ; ಜೋಗಿ: (೪. 
೩. ಯೋಗೂದ್ಧಾಂತವನ್ನು ಅನುಸರಿಸುವವನು- ೪. ಮಂತ್ರಗಾರ; 
ಮಾಟಗಾರ ; ಐಂದ್ರಜಾಲಿಕ. [ಸಂ. ಯೋಗಿನ್‌] 

ಯೋಗಿಣಿ (ನಾ)- ೧. ಮಾಟಗಾತಿ ; ಮಾಯಾವಿನಿ. ೨. ದುರ್ಗಾ 


ದೇವತೆಯ (ಅಥವಾ ಶಿವನ) ಸೇವೆಗೆ ಇರುವ ಎಂಟು ಜನ 


ಯೋಗಿತ 


ಶಕ್ತಿಯರು. - ಅಪ್ಪಶಕ್ತಿ ದೇವತೆಗಳು : ಭೋಗಕ್ಕೆ ಭೂಬಲಂ ದಿಗ 
ವಿಜಯೋದ್ಯೋಗಕ್ಕೆ ಯೋಗಿಣೀಬಲಂ ಭಂಡಾರದ ಭಾಗ್ಯವೋಲಗದ 
ಮಯಿಸಿರಿದಶಕ್ಕೆ ದೀಕ್ಷಾಗುರು ರಾಜ್ಯಕ್ಕೆ ರೆಕ್ಷಮಣಿಯೆನಿಸಿದ ಪ್ರಧಾನ 
ಚೂಡಾಮಣಿಗಳ್‌ (4942: ೫%, 3೦೨-೧೦: 1೭44). ೩. ಯೋಗಾಭ್ಯಾಸ 
ಮಾಡುವವಳು ; ತಪಸ್ವಿನಿ : ಯೋಗಿಗೆ ಯೋಗಿಣಿಯಾಯಿತ್ತು ಮಾಯೆ 
(ಮುಹಾರೇ, ೨... ೦೮-೨೭) ; ಸ್ಪರ್ಶಮಣಿಯ : ಸ್ಪರ್ಶದಿಂದ ಯೋಗಿಣಿಯು 
ಗೃಹಿಣಿಯಾದಳು (ಕಜಾಕುಂ. ಇ). " ಜೋಗಿಣಿ ` ಪರಾ. 
[< ಸಂ. ಯೋಗಿನೀ] 
ಯೋಗಿತ (ಗು): ೧: ಮಂತ್ರಮುಗ್ಧವಾದ ಃ ಮಾಟಕ್ಕೆ ಒಳಗಾದ. 
೨. ಮರುಳು ಹಿಡಿದ ; ಹುಚ್ಚು ಹಿಡಿದ ; ಬುದ್ಧಿಭ್ರ ್ರಿಂಶವಾದ: [ಸಂ] 
ಯೋಗಿನಿ (ನಾ). ೧- ಇ ಯೋಗಿಣಿ ೨: ಅಷ್ಟಯೋಗಿನಿಯರಣಿಮಾದಿಗಳ್‌. 
* ಸೃಷ್ಟಿಯ ಸಮಸ್ತಾಭಿಮಾನ ದೇಪತೆಯರಿರ್ದರು ದೇವಿಯಂ ಸೇವಿಸಿ. 
(ಸೈಜನಾ. ೧೫-೨೦): ೨. ಅರುವತ್ತು ನಾಲ್ಕು ಜನ ಉಗ್ರದೇವತೆಗಳು: 


ರಕ್ತಜಳಾಸವಮತ್ತಯೋಗಿನೀವ್ರಾತಪರೀತ ಭೊತ ಸದನಂ. ಕದನಂ 
ಕದನತ್ರಿಣೇತ್ರನಾ. (ಕಾಕ, 0-8) ; ಅಷ್ಟದಿಕ್ಟಾಲರ್ಗೆ ಪೂಜೆಯಂ 
ಮಾಡಿ ಚೌಷಷ್ಟಿಯೋಗಿನಿಯರ್ಗೆ ಬಲಿಗೊಟ್ಟು ಹೃಷ್ಟತೆ 


ಯೊಳರ್ಥಮಂ ಸಾಗಿಸಿದನಿಭಪುರಿಗೆ (ಕೈ ಬರಾ. ೩-೭೨)- ೩. ಎಯೋಗಿಣಿ ೩: 
ಸಮರತಸೌಖ್ಯದೊಳ್‌ ಸತಿ ದಿಗಂಬರವೈಷಮನಾಂತು. . . ತನ್ಮನೋಹೃನ್ನಿ 
ಧಾನಮನುಪಾರ್ಜಿಪ ಯೋಗಿನಿಯಂತಿರೊಪ್ಪಿದಳ್‌ (ಉಾನ್ಮಸಾ- ೬೬೩ ಕೂರ್ರಳ). 
[ಸಂ. ಯೋಗಿನೀ] 

ಯೋಗಿಪ್ರತ್ಯಕ್ಷ (ನಾ). ಯೋಗಿಗಳಿಗೆ ಮಾತ್ರ ಕಾಣುವಂತಹುದು : 
ಯೋಗದೃಷ್ಟಿಗೆ ಗೋಚರವಾದುದು : ಪ್ರತ್ಯಕ್ಷವು ಲೌಕಿಕ, ದಿವ್ಯವೆಂದು 
ಎರಡು ಪ್ರಕಾರ , * ದಿವ್ಕವು ಭಗವದನುಗ್ರಹದಿಂದ ಬರತಕ್ಕ ಯೋಗಿ 
ಪ್ರತ್ಯಕ್ಷ (೬ಂದಸಾ. 390). [ಸಂ.] 

ಯೋಗಿಸು (ಕ್ರಿ) ಅನುಷ್ಠಾನ ಮಾಡು ; ತೂಗಿ ನಿಮ್ಮಾತ್ಮಸಾಕ್ಷಿಯೊಳೇನು 
ವ್ರತವೆಂದು ಯೋಗಿಸಿದಿರೆ ಸತಿಯರಿರು (968. ೪-90): [ಯೋಗ ಎ... ಇಸ್ಕು] 

ಯೋಗೀಶ್ವರ (ನಾ). ಯೋಗಿಗಳಲ್ಲಿ ಶ್ರೇಷ್ಠನಾದವನು : ಯೋಗೀಶ್ವರರ 
ತತ್ವುವಿಚಾರ ಮಂತ್ರಿಜನಕ್ಕೆ ಬುದ್ಧಿಗುಣ , . . ಕಾವ್ಯಕೆ ಗುರುವೆನಲು ರಚಿಸಿದ 
ಕುಮಾರವ್ಮೂಸ ಭಾರತವ (1ನ: 0-0೯): [ಸಂ.] 

ಯೋಗು (ನಾ). ತಪಸ್ಸು; ಧ್ಯಾನ : ಯೋಗಿನ ದಿವಸಂ ಸಾರ್ಚಿದುದಾಗಿ 
೬೬೬ ಈಗಳ್‌ ಬೇಗಂ ಚಾತುರ್ಮಾಸದ ಯೋಗಂ ಕೈಕೊಂಡೆಂ (ಸುಕುಮಾ- 
00-46): " ಜೋಗ್ಯು ' ಪರಾ. [ಆ ಸಂ. ಯೋಗ] 

ಯೋಗೇಶ್ವರ (ನಾ). ೧-: ಯೋಗವಿದೈಗೆ ಪ್ರಭುವಾದವನು : 
ಯೋಗೇಶ್ವರ ಹರಿ ಒಳಗಿದ್ದು ನುಡಿದ ಹೀಗೆ ಹುಗೆ ಎನ್ನ ಸಲ್ಲ (ಎಕ್ಕ. 
19-3): ೨. ಶಿವ. [ಸೂ.] 

ಯೋಗೇಷ್ಟ (ನಾ). ೧- ತವರ. ೨. ಸೀಸ: ಸೀಸಕಂ, 
ಯೋಗೇಷ್ಟಂ, ವಪ್ರಂ - ೪ ಸೀಸದ ಹೆಸರುಗಳು” (ಸಿರ್ಕಾಂಕಿ: ಆಟಿ: [ಸಂ. 

ಯೋಗ್ಯ (ಗು)- ೧. ನೊಗಕ್ಕೆ ಹೂಡಲು ತಕ್ಕುದಾದ. ೨. ಯೋಗಾ 
ಭ್ಯಾಸಕ್ಕೆ ತಕ್ಕ, ಅರ್ಹವಾದ: ೩. ಒಪ್ಪುವ ; ಸರಿಹೋಗುನ : 
ಸಮರ್ಪಕವಾದ. ೪. ತಕ್ಕ; ಅರ್ಹ; ಉಚಿತವಾದ : ವಿಷ್ಣುವು 
ಈ ಮಹಾತ್ಮರನ್ನು ಕಂಡ ಕೂಡಲೇ ಎದ್ದು ಯೋಗ್ಯವಾದ ಪೀಠದಲ್ಲಿ 
ಕುಳ್ಳಿರಿಸಿದನು (448: 1%, 0). ೫. ಉಪಯುಕ್ತವಾದ: ಪ್ರಯೋ 


“ನಾಗಂ, 


ದ್ಯ 


ಜನಪುಳ್ಳೆ. (ನಾ). ೬. ಯೋಗ್ಯತೆ; ಅರ್ಹತೆ : ನಿನ್ನ ಭಕ್ತರ 
ವ ನೀನೆ ಬಲ್ಲೆ (ಏಸು. ಇಟಿ. ೭. ಸರಿಯಾದುದು; 


ತಕ್ಕುದು : ಅರ್ಹವಾದುದು: ಇದು ಯೋಗ್ಯಮಯೋಗ್ಯಮಿದೆನ್ನದೆ. 
ವಿಷಯದಲಂಪು ನಿಮಿರೆ, ಗತಿ ಹಾನಿಗಮಬ್ಯದೆ ನಡೆವ ಕಾತರಂಗಾಗದು 


೭೫೩% 


15 


40. 


48 


ಸಕಳತ್ಕಾಗಸಾಧಕಂ ಜೈನಮತಂ (ನರಕ: ೦೦-೭೨). ೮. ಅರ್ಹನಾದ 
ವ್ಯಕ್ತಿ ; ಯೋಗ್ಯತೆಯುಳ್ಳೆ ಗವನು: ನಿಮ್ಮನೋದಿಸಿ ಯೋಗ್ಮರಂ 
ಮಾಡುವಂತಿರೆ ನಿರೂಪಿಸಿ, ಕಲ್ಪಿಸಿಯೋಲೆಯಂ ಬರೆಯಿಸಿ ನಿಮ್ಮ ಕಯ್ಯೊಳೆ 
ಟ್ವಿದಪೆಂ (ತತ್ಮಾರಾ- ೩-೩) ; ಬಸವನೆಂಬ ಗಣೇಶ್ವರನ ಮಾಡಿ . - , 
ನಿಮ್ಮೊಕ್ಕುದೆ ಮಿಕ್ಕುವಕ್ಕೆ ಯೋಗ್ಯನಾಗಲೆಂದಿರಿಸಿಕೊಂಡಿರ್ದಿರಯ್ಮಾ 
(04ರ. ೪). ೯. ಚಂದನ ; ಶ್ರೀಗಂಧ. ೧೦. ಒಂದು ಬಗೆಯ 
ಔಷಧಿದ್ರವ್ಯ : “ಯೋಗ್ಯಂ, ಖಯದ್ಧಿಃ: ಸಿದ್ಧಿಃ, ಲಕ್ಷ್ಮೀ -೪ ಯುದ್ದ 
ಯೆಂಬುವ ಗಂಧಿಕದ್ರವ್ಯದ ಹೆಸರುಗಳು * (ಸ್ಯಾಂ. ೦೬೭) [ಸಂ.] 

ಯೋಗ್ಯತಾಪತ್ರ (ನಾ). ೧. ಪರೀಕ್ಷೆಯಲ್ಲಿ ನಿರೀಕ್ಷಿತ ಮಟ್ಟವನ್ನು 
ಮುಟ್ಟಿದವರಿಗೆ ಕೊಡುವ ಅರ್ಹತೆಯ ಪತ್ರ: ತೇರ್ಗಡೆಯಾದ 
ವಿಷಯದಲ್ಲೇ :ಯೋಗ್ಯತಾಪತ್ರ ತರಬೇಕು (8ರ: ೩೬೮). ೨. 
“ (ಒಬ್ಬನ ಶೀಲ. ನಡತೆ, ಯೋಗ್ಯತೆ--ಇವನ್ನು ಕುರಿತು ಕೊಟ್ಟ) 
ಯೋಗ್ಯತಾ ಪತ್ರ. ಪ್ರಮಾಣ ಪತ್ರ” (76೪೫೦01೩!. 2012) [ಸಂ.]. 

ಯೋಗ್ಯತಿಕೆ (ನಾ). ಅರ್ಹತೆ ; ಯೋಗ್ಯತೆ : ಯೋಗ್ಯರಲ್ಲದರಾರು 
ಮುಕುತಿಗೆ . - . ಯೋಗ್ಯತಿಕೆ ಸಶ್ರದೈಯೊಂದೇ ಯೋಗ್ಯತಿಕೆ ನೆಟ್‌ ನಂಬ 
ಬಲ್ಲಡೆ (ಏಠಾಗ- ೬-೩-೮). [ಯೋಗ್ಯತೆ 3. -. ಇಕೆ) 

ಯೋಗ್ಯತೆ (ನಾ). ೧- ಅರ್ಹತೆ ; ದಕ್ಷತೆ; ಗುರು ಮೊದಲು ಶಿಷ್ಯರ 
ಯೋಗ್ಯತೆಯನರಿದು . . . ಬೋಧಿಸಿ ರಕ್ಷಿಸುವನು (ಗಗ: 0೩-೦4): 
೨. ಸಮರ್ಪಕವಾಗಿರುವಿಕೆ ; ಸಮಬಚಿತತೆ. ೩. (ಆಲಂ) 
ಗೌರವ; ಅಂತಸ್ತು; ಘನತೆ: ಕೈಕೆಳಗಿನವರ ಕೂಡ ನಯದಿಂದ 
ನಡೆದರೆ ತಮ್ಮ ಯೋಗ್ಯತಿಯಂ ಕಡಿಮೆಯಾಗುವುದೆಂದು ಕೆಲವರು 
ತಿಳಿಯುವರು (ಮುಂಜ. ' 5-೬೩). ೪. [ತರ್ಕಶಾ] ಪದಗಳ 
ಅರ್ಥಗಳಲ್ಲಿ ವಿರೋಧವಿಲ್ಲದಿರುವಿಕೆ : ಅರ್ಥಗಳಿಗೆ ಪರಸ್ಪರಾನ್ವಯಕ್ಕೆ 
ವಿರೋಧವಿಲ್ಲದಿರುವುದು ಯೋಗ್ಯತೆ (ಹಿಂರಸಾ- ೦೪೫) ; ಯೋಗ್ಯತೆಯೆಂದರೆ 
ವಾಕ್ಯದಲ್ಲಿ ಸೇರುವ ಪದಗಳ ಅರ್ಥಗಳು ಒಂದರೊಡನೊಂದು ವಿರೋಧ 
ವಿಲ್ಲದೆ ಹೊಂದಿಕೊಂಡಿರುವುದು (ಭಾರಂ: 380). [ಸಂ. ಯೋಗ್ಯತಾ] 

ಯೋಗ್ಯಾರಥ (ನಾ). ಸೈನ್ಯದಲ್ಲಿ ಅಭ್ಯಾಸಕ್ಕಾಗಿ ಬಳುಸುವ ರಥ. [ಸಂ] 

ಯೋಗ್ಯೆ (ನಾ). ೧- ಅಭ್ಯಾಸ; ಆಚರಣೆ. ೨. ಸೈನಿಕ ವ್ಯಾಯಾಮ; 
ಕವಾಯತು. ೩. ಶಕ್ಕವಳು ; ಅರ್ಹತೆಯುಳ್ಳವಳು : (9). 

ಸಂ. ಯೋಗ್ಯಾ] 

ಯೋಚಕ' (ನಾ). ಯೋಚನೆ ಮಾಡುವವನು ; ಆಲೋಚಿಸುವವನು ; 
ವಿಚಾರ ಮಾಡುವವನು: *` ಜೇಹಕಃ, , ಜೇಹಮಾನಃ, ಈ ೨ 
ಯೋಚಕಂ ' (೫ಕಕ್ಕ- 039) ; ಆ ಕೊಲೆಗಾರನ ಹೃದಯದ ಮಸೀ 
ಮಯ ಭೀಷಣತೆಯಿಂದ ಯೋಚಕರೆ ಹೃತ್ರಿಂಡವು ನಡುಗಿ ಹೋಗುತ್ತಿತ್ತು ! 
(ಅಂ೦ಿಕೆ. ೨೦)- [ಆ ಯೋಚನ ? ] 

ಯೋಚನ (ನಾ). ೧. ವಿಚಾರ ; ಆಲೋಚನೆ. ೨. ದುಃಖದ ವಿಚಾರ; 
ಚಿಂತೆ: (8)- `ಆಲೋಚನ', "ಯೋಚಿಸು? ಪರಾ. 

[< ಸಂ. ಯೋಜನ 9./ ತಮಿ. ಯೋಚನಮ್‌ ; ತೆಲು. ಯೋಚನ] 

ಯೋಚನಾಪರ (ಗು). ಆಲೋಜನೆಯಲ್ಲಿ ತೊಡಗಿದ ; ಚಿಂತಾಪರ 
ವಾದ : ರಾಯರು . . - ಒಂದೆರಡು ಕ್ಷಣ ಯೋಚನಾಪರದೃಷ್ಟಿಯಿಂದ 
ನೋಡುತ್ತಾರೆ (ನರಶೋ. ೩) [ಧಇದು ` ಆಲೋಚನಾಪರ ' 
ಎಂಬ ಶಬ್ದದ ರೂಪಸಾದೃಶ್ಯದಿಂದ ನಿರ್ಮಿತವಾದ ಪದ] 

ಯೋಚನಾಶಕ್ತಿ (ನಾ). ಆಲೋಚಿಸುವ ಶಕ್ತಿ; ವಿಚಾರಶಕ್ತಿ: 
ಯೋಚನಾಶಕ್ತಿ, ಒಂದು ವಿಧದ ಜೀವಶಕ್ತಿ (೧ಕಉ. ೨೬೪). 

[ ಇದು * ಆಲೋಚನಾಶತ್ತಿ' ಎಂಬ ಶಬ್ದದ ರೂಪಸಾದ್ಯಶ್ಯದಿಂದ 

ನಿರ್ಮಿತವಾದ ಪದ] 


ಯೋಚನೆ 


ಯೋಚನೆ (ನಾ). ೧- ಆಲೋಚನೆ ; ವಿಚಾರ ; ಎಣಿಕೆ: ಈ ಯೋಚನೆ 
: ಗಳ ತುಯ್ಲಾಟದೊಡನೆ . . . ಹೊಸನಗರ ತಲುಪಿದ್ದನು (ಉಕ್ಕಿ. ೦೯೯). 
೨. ಯೋಚಿಸುವಿಕೆ ; ಚಿಂತನೆ: ಏಕಾಂತ ಕೆಲರೊಳು ಯೋಚನೆ 


ಕೆಲರೊಳು ಮೂಕತೆ ಕೆಲರೊಳೊಂದೆರಡು ವಾಕು `ಕೆಲರೊಳಿರೆ . +s] 


ಭೂಕಾಂತ ನುಡಿದನು (ಕರತ. wat); ಮೈತಳೆದ ಕರುಣೆ ಮೈಮರೆತು 
ಕುಳಿತಿದೆ ನೋಡು ಯೋಚನೆಯ ಯೋಜನೆಯ ಕುರಿತು ಬೆರೆತು (ಉದ್ಕಾರೆ. 
೪). ೩. ಚಿಂತೆ; ಕಳವಳ: ಪ್ರಾಚೀನಕರ್ಮವು ಬಿಡಲರಿಯದು 
ಯೋಚನೆಯ ಮುಡಿ ನೀ ಬಳಲಬೇಡ (ಫ್ರರಂದ. ೪-೦೬ ಶಣ್ಣಂ) ; ಬಡ್ಡಿಗೆ 
ಯಾತಕೆ ಬದುಕಿನ ಯೋಚನೆ ? (ಣರ) "ಅಲೋಚನೆ? ಪರಾ. 
[<ಯೋಚನ. /ತಮಿ. ಯೋಚನೈ ; ತುಳು. ಯೋಚನೆ] 

ಯೋಚಿನೆಗೈ (ಕ್ರಿ). ಆಲೋಚಿಸು : ಯೋಚಿಸು. ಎಂತು ನಾವಿಲ್ಲಿಂದ 
ಹೊರಡುವ ಯತ್ನವೆಂದಂತದ ಯೋಚನೆಗೈದು . . . ವಿಪ್ರರು ಕಪಟದ 
ಗೋವ ನಿರ್ಮಿಸಿದರು ಕ್ಷಣದೆ (೪450: ೩-೦೩). 

ಜಃ [ಯೋಚನೆ 4. ಗೈ (ಆಕೆಯ೯)] 

ಯೋಚಿಸು (ಕ್ರಿ). ೧. ವಿಚಾರ ಮಾಡು ; ಆಲೋಚಿಸು ; ಆಲೋಚನೆ 
ಮಾಡು : ' ಕಡುಗೂರ್ಮೆ ಕೂರ್ತವೋಲ್ವೀರಮನಾಕೆಗಳ್ಳೆ ಪಡೆದೊರ್ಬರ 
ನೊರ್ಬರು ಗೆಲ್ವ ಭೇದಮುಂ ವಾರಿಜವಕ್ಕಿ ಯೋಚಿಸುವವಂ ಚದುರಂ 
(ಸುದತಿ: 00-೬೨) ; ಈ ಲಿಪಿಗಳಂ ತಿಳಿದು ಯೋಚಿಸಿ ಹೇಳುವೊಡೆ . , 
ಮಾನವರಿಗರಿದು (084. ೩-೬3) ; ಯೋಚಿಸಿ ಮಾತಾಡು ಪರಹಿತಕಾಗಿ 
ದಧೀಚಿ ತನ್ನೊಡಲ ಮುಂಸವನು , . . ಸುರಪಂಗೆ ಕುಡನೆ (ನೋಶತ- 
3-೩3). ೨. ಭಾವಿಸು ; ಎಣಿಸು; ತಿಳಿದುಕೊಳ್ಳು : ಮಹೇಶ್ವರಂ 
ಮಿಗೆ ಯೋಚಿಸುತ್ತಿರ್ದನೆನ್ನ ಪಣೆಯಿಂದಾದ ರುದ್ರನೇ ತನ್ನಯ ಸ್ವರೂಪ 
ಮೆಂದು (50ಜ್ಷ. ೩). [ಯೋಚನ 4. ಇಸ್ಕು) 

ಯೋಜಕ (ನಾ). ೧. ಹೊಂದಿಸುವಂತಹುದು ; ಹೊಂದುವುದಕ್ಕೆ 
ಕಾರಣವಾದುದು : ಸಕಲಮಹೀಚರಖೇಚರನಿಕಾಯ ಸೇವ್ಯತೆಗೆ ವೃದ್ಧ 
ಸೇವಿತ್ವಮೆ "ಯೋಜಕವಾದುದು (ತಿಕ. 3೬೪). ೨: ಹೊಂದಿಸು 
ವವನು ; ಯೋಜನೆ ಮಾಡುವವನು ; ವ್ಯವಸ್ಥಾಪಕ : ನಮ್ಮ 
ದೇಶದಲ್ಲಿ ಒಳ್ಳೆಯ ಯೋಜಕರ ಸಂಖ್ಯೆ ವಿರಳ (ರೂಢಿ)- ೩. ಅಗ್ನಿ. [ಸಂ.] 

ಯೋಜನ (ನಾ). ೧- ಹೊಂದಿಸುವುದು ; ಕೂಡಿಸುವುದು ; ಅಳವಡಿಸು 
ಪುದು. ೨. ಏರ್ಪಾಡು ; ವ್ಯವಸ್ಥೆ : ಮೂರು ಭಂಗಗಳ ಯೋಜನ 
ಮಾಡಿರುತ್ತೆದೆ (ಮುಕ್ಕಾ. ೪ ಪ್ರಸ್ತಾ). ೩. ದೂರದ ಅಳತೆಯ ಒಂದು 
ಪ್ರಮಾಣ ; ಎರಡು ಗಾವುದ; ನಾಲ್ಕು ಹರದಾರಿ : “ದಂಡಮೆರಡು 
ಸಾವಿರಮಾಗೆ ಕ್ರೋಶಮಳ್ಯವು ನಾಲ್ಕುವರಲು ಯೋಜನಮಕ್ಕು ” 
(ನುಂಗಳಾ- ೯೩-೦೦) ; ಅಲ್ಲಿ ಖರಭಾಗಂ ಪದಿನಾಜುಸಾಸಿರಯೋಜನಂ 
(ಸುಕುಜತಿ, 00-90 ವ) ; ಒಂದು ಯೋಜನವರೆಗೆ ತಿರುಗಿತು ಓಿಂದಕಹಿತನ 
ತೇರು ತಾನೆಸಲೊಂದು ಬಿಲ್ಲಂತರಕೆ ತೊಲಗಿತು ನಮ್ಮರಥ [Os 
೨೩-3೦) ; ಕ್ರೋಶವೆರಡಾಗಲೊಂದು ಗವ್ಯೂತಿ . , . ಗವ್ಯೂತಿಯೆರಡಾಗ 
ಲೊಂದು  ಯೋಜನವೆನಿಸುವುದು (ನೇಕ. ೨೩೬೦), ೪. ಮನಸ್ಸಿನ 
ಏಕಾಗ್ರತೆ : ಧ್ಯಾನ ; ಚಿತ್ತವೃತ್ತಿನಿರೋಧ- a] 

ಯೋಜನಗಂಧಿ (ನಾ). ಒಂದು ಯೋಜನದ ವರೆಗೆ ಸುತ್ತಲೂ ಹರಡ 
ಬಲ್ಲಂತಹ ಸುವಾಸನೆಯನ್ನುಳ್ಳವಳು ; ವ್ಯಾಸಮಹಪರ್ಷಿಯ 
ತಾಯಿಯಾದ ಸತ್ಯವತಿ : ಬಳಿಕ ಯೋಜನೆಗಂಧಿಯಲ್ಲಿಂದಿಳಿದನಭ್ರ. 
ಶ್ಯಮನುರುಪಿಂಗಳಜ: ಬದ್ಧ ವೇದವ್ಮಾಸಮುನಿರಾಯ(ಕನ್ಮಾಂ: sa: 

[<ಸಂ. ಯೋಜನಗಂಧಾ] 
ಯೋಜನಗಂಧಿತ್ವ (ನಾ). ಸುತ್ತಲೂ ಒಂದು ಯೋಜನದವರೆಗೆ ಹರಡು 


೭೫೩೬ 


ವಂತಹ ಶರೀರಸುಗಂಧವನ್ನು ಹೊಂದಿರುವಿಕೆ ; ಮುನೀಂದ್ರನಾಕ 


ಯೋದ್ಯ, ಈ 


ಯೊಡಲೀ ದುರ್ಗಂಧವೋಪಂತೆ ಯೋಜನಗಂಧಿತ್ವಮನಿತ್ತು 
ಕೂಡುವೆಡೆಯೊಳ್‌ ಜ್ಞ ನಸ್ವರೂಪಂ ಮಹಾಮುನಿಪಂ ಪುಟ್ಟಿದಂ (ಕಂಕಣ: 
0-೬೪). [ಸಂ.] 

ಯೋಜನವಲ್ಲಿ (ನಾ). ಒಂದು ಬಗೆಯ ಸಸ್ಯ ; ಮಂಜಿಷ್ಠೆ; “ ಮಂಜಿಷ್ಮಾ, 
ವಿಕಸಾ . . . ಭಾಂಡೀ, ಯೋಜನವಲ್ಲೀ - ೯ ಮಜಿಷ್ಠೇ ಹೆಸರುಗಳು” 
(ಕರ್ಮಾ. 043). [ಸಂ. ಯೋಜನವಲ್ಲೇ] 

ಯೋಜನೆ (ನಾ). ೧. ವ್ಯವಸ್ಥಿತವಾಗಿ ಮಾಡಬೇಕಾದ ಕಾರ್ಯಗಳ 
ರೂಪರೇಷೆ ವಿಧಾನಗಳನ್ನು ಮುಂಚಿತವಾಗಿ ರೂಪಿಸಿಕೊಳ್ಳುವುದು 
ಏರ್ಪಾಟು ; ವ್ಯವಸ್ಥೆ, ೨. ವ್ಯವಸ್ಥಿತವಾಗಿ ನಿರೂಪಿಸಿಕೊಂಡ 
ಕಾರ್ಯಕ್ರಮ : ಹಾರ್ವರ್ಡ್‌. , , . ತನ್ನ ಯೋಜನೆಗಳನ್ನು 
ಕಾರ್ಯಗತ ಮಾಡಲು ಉದ್ಭುಕ್ತನಾದನು (4. 83) ; ಇತ್ತೀಚೆಗೆ 
ಗ್ರಾಮಗಳ ಉದ್ಧಾರಕ್ಕುಗಿ ಹಲವಾರು ಯೋಜನೆಗಳು ಪ್ರಚಾರಕ್ಕೆ 
ಬರುತ್ತಿವೆ (ನಕು. ೬4); ಯೋಚಿಸಿ ಯೋಜನೆಯೊಂದನು ಹೊಂದಿಸು 
ಅದರಂತೆ ಬಾಳನು ನಡಸು (ಇಂತಾಶ. 9೦೭.೬೦). ೩. [ವ್ಯಾಕ] ನಿಯಮ 
ದಂತೆ.ಪದ, ಅರ್ಥ ಮೊದಲಾದುವುಗಳನ್ನು ಹೊಂದಿಸುವಿಕೆ. 

[೫೦, ಯೋಜನಾ] 

ಯೋಜಿತ (ಗು). ೧. ಕೂಡಿಸಿದೆ: ಹೊಂದಿಸಿದ. ೨. ಉಪಯೋಗಿ 
ಸಿದ ; ಬಳಸಿದ. ೩: ಕೊರತೆಯಾಗಿದ್ದುದನ್ನು ಭರ್ತಿ ಮಾಡಿದ ; 
ಹೊಸದಾಗಿ ಒದಗಿಸಿದ. [ಸಂ.] 

ಯೋಜಿಸು (ಕ್ರಿ). ೧. ಹೂಡು: ಸಂಧ್ಯಾರಾಗವುಳ್ಳ ರಶ್ಮಿಗಳು ಅವರ ರಥಕ್ಕಿ 
ಯೋಜಿಸಲ್ಪಡುತ್ತವೆ (ಜುಕ್ಳಾಕ. 090). . ೨, ಹೊಂದಿಸು; ಅಳವಡಿಸು ; 
ಕೂಡಿಸು. : ಲೋಕಮಂ ಧರ್ಮಪಥಪ್ರಸ್ಥುನದೊಳ್‌ ಯೋಜಿಸಿ (ಕರಕ. 
6-36) ; ಸೆಮ್ಮಗೆಂಬುದರರ್ಥೆಂ ಪ್ರಶುಸೆಯೊಳ್ಬರ್ತಿಸುವುದಲಂ ಸಮ್ಮ 
ಗೃರ್ಶನಂ ಸಮ್ಯಗ್‌ಜ್ಞ್‌ ನಂ ಸಮ್ಯಕ್ಷಾರಿತ್ರಮೆಂದು ಅದು ಬೇಟಕಿವೇಟ 
ಯೋಜಿಸೆ ಪಡುಗುಂ (ತಕ್ಕೃಶ್ರ.5)- ೩. ಧರಿಸುವಂತೆ ಮಾಡು ; ಧಾರಣ 
ಮಾಡಿಸು: ಜನನಾಥಂ . , , ರುಜ್ಯಮಂ ನಂದನನೊಳ್‌ ಶ್ರೀಕಾಂತನೊಳ* 
ಯೋಜಿಸಿ ತಳರ್ದು ತಪೋಲಕ್ಷ್ಮಿಯಂ ತಾಳ್ಜಿದಂ (ತಂಪ್ರಪು- ೯-೬೦): 
ಮತ್ತೊರ್ವಳ್‌ . .. ಪಯೋಧರತಟದೊಳ್‌ ಸೊಗಯಿಪ ನೆಕ್ಷತ್ರಮಾಲೆಯಂ 
ಯೋಜಿಸಿದಳ್‌ (ಶೃತೃಪು. ೪-೬0). ೪. ನಿಯಮಿಸು ; ನೇಮಕಮಾಡು ; 
ನಿಯೋಜಿಸು: ಆಂ ಪರೀಕ್ಷಿಸಿ ನಿನ್ನಂ ,., ಈ ರಾಜ್ಯಭಾರಕ್ಕೆ ಯೋಜಿಸಿದೆಂ , 
(ಕರಂ: 806) ಕನಕೆ ಮೊದಲಹ ಪಲವು ದೇವತೆಯರನು . .. , ಹಲವು 
ಸೇವೆಗೆ ಯೋಜಿಸಲು ನೆರೆತಂದುದೋರಂತೆ (ಸಳ್ಕಳಾ. 42-03). ೫. ಉಪ 
ಯೋಗಿಸು ; ಬಳಸು: ಕ್ರಮದಿಂ ಷಾಡ್ಗುಣ್ಯಮಂ ಯೋಜಿಸುವುದೆ 
ಸುನಯಂ ಪ್ರಾಪ್ತಕಾಲಾನುರೂಪಂ (ಕತತ. ೨೦೯-೯); ಪಡುಗೇರಿಯ್ಯ 
ಮನೆಯುಮಂ ಧರ್ಮ್ಮದೊಳ್‌ ಯೋಜಿಸುವಂ ೬ x (00: ಸ 
2-88; 2040). ೬. ಶೊಡಗಿಸು ; ಪ್ರವ ೃತ್ತೆಗೊಳಿಸು: ಜನನೀ 
ಸನ್ಯಾಮೃತಸೀವನೆ ಮಾಣ್ದ ಬಟಾಕೈಮಖಳವಿದ್ಯಾಮೃತಸೇವನೆಯೊಳೆ 
ಯೋಜಿಪುದುಚಿತಂ ತನಯನಂ (ಶುಶ್ರಶಿ. ೪-2). ೭. ಸಮ್ಮತಿಸು; 
ಒಪ್ಪಿಗೆ ಕೊಡು ; ಅನುಮತಿಸು : “ಯೋಜಸು_ಅನುಮತ್ಶೇ (ಮರಾ). 

[ಯೋಜನೆ 4- - ಇಸ್ಕು] 

ಯೋತ್ರ (ನಾ): - ಯೋಕ್ವ : “ ಯೋತ್ರಮದಾಬಂಧ ಯೋಕ್ತೃ 
ರಶ್ಮಿಸಮಾಖ್ಯಂ” (ತತ್ತುಕೋ. ೬೩-೬೯) [ಸಂ.] 

ಯೋದ್ಧ (ನಾ). ಯುದ್ಧಮಾಡುವವನು ; ಯೋಧ; ಸೈನಿಕ: 
ನಿಂತಿಹರು ಕಾಣಲ್ಲಿ ದೀರ್ಫಾಸಿ ಶಟಿಬದ್ಧಸನ್ನದ್ದ ಯೋದ್ಧರುಂ (ಶ್ರೀರಾಮಾ; 
೬೦-೦೬೦) [< ಸಂ. ಯೋದ್ಧ, ಕ 


ಯೋದ್ಧ್ಮ (ನಾ). ಎ ಯೋದ್ಧ. [ಸಂ.] 


ಯೋಧ 


ಯೋಧ (ನಾ): ಎ ಯೋದ್ಧ ; ಆತನ ಮೂಂಗಯ್‌ ಧಾತ್ರಿವಾಹನನ 
ಯೋಧನಿಂ ಚಕ್ರಪಾಣಿಯಿಂ ಖಂಡಿಸೆಪಟ್ಟುದಾಗಿ ನೆಲದೊಳ*್‌ ಬಿರ್ದುದಂ 
ಪರ್ದು ಕಂಡು (ಕಶ್ಕಾಕಾ- 0೮-೪); ಯುದ್ಧವೊಂದೇ ಯೋಧೆನಾದ ಕ್ಷತ್ರಿಯ 
ನಿಗೆ ವಿಧ್ಯುಕ್ತಧರ್ಮವೂ ಕರ್ಮವೂ ಆಗಲಿ (ಣಕಪಃ ೧0): [ಸಂ.] 
ಯೋಧನ (ನಾ) ಕಾಳಗ ; ಸಮರ ; ಯುದ್ಧ : ವಾಿಗೆಜ್ಟಾ ಯೋಧನದೆ 
ದೈತ್ಯರೊಡನೆ. . , ಗುಂಧರ್ವಸಮುದಾಯಮೇ ಸುರುಳಿತೆನೆ ಲೆಕ್ಕಿಸ 
ಲ್ವೇಳ್ಳು (ನೇಣ. [ಸಂ.] 
ಯೋನ (ನಾ): ಯವನ ; ಗ್ರೀಸ್‌ದೇಶದವನು : 
ನೂಕಿ, ಯೊ;ನರಿಂದ ಮುರಿದರು (ಶಾರಸಿ- 30-4). 
ಯೋನಿ (ನು): ೧, ಸ್ತ್ರೀಯ 
ಯೋನಿಃ ಉಪಸ್ಥೆಃ, ವರಾಂಗಂ* ಸ್ಮರಮಂದಿರಂ--ಈ ೫ ಉಪಸ್ಥಂ” 
(ಹರಾಯು, 6೩-4೬೦) ; ರುದ್ರನಾವ ಯೋನಿಯಲ್ಲಿ ಬಂದನೆಂದು ನೀವು 
ಹೊಳರೋ (85ನ- 93) ; ಬಂದ ಯೋನಿಯೆಂದಿಿಯದೆ ಉಂಡ ಮೊಲೆ 
ಯೆಂದಲಯದೆ ಕಾಮವಿಕಾರ ತಲೆಗೇ ವಿಷಯಾತುರನಾಗಿ . , . ಆತ್ಮ 
ಕೆಟ್ಟು ನಷ್ಟವಾಗಿ ಹೋಯಿತು (699ರೇ- 0೦-1). ೨. ಗರ್ಭಕೋಶ ; 


೬-೦೭-೪೦). 


ನಾವೆಗಳನು ಮೂಕಿ 


ಗರ್ಭಾಶಯ : ನೆಲಸದ ಯೋನಿ ಮುಟ್ಟದೆಡೆ ಕಾಣದ ಕಾ: 
ದೊಳ್‌ ಮನಂ ನಿಲಿಸದ ಭಾವಮಲ್ಛಿಸದ ಪುದ್ಧಳಮಿಲ್ಲೆ; ನೆ ಕಮಃ 


» « .ಭಮಂಬುನಿಧಿಯೊಳ್‌ ತಿರಿತಪ್ಪವು ಜೀವರಾಶಿಗಳ್‌ (ಸುಕುಕೂ. ೩-೩೨). 
೩. ಜನ್ಮ ಸ ಹುಟ್ಟು 2 ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಬ ಹೇಯ 
ವಿಲ್ಲ (8ಸನ--0೭) ; ಜೀವದೊಳಗುಂಟೆಂದರೆ ನಂನಾ ಯೋನಿಯವನಲ್ಲ 
(ಕೋಕ. ೩-6) ; ಹುಟ್ಟಿದ ಯೋನಿಗಳಿಲ್ಲ ಮೆಟ್ಟಿದ ಭೂಮಿಗಳಿಲ್ಲ (ಕತಕ- 
6-0): ೪. ಜನ್ಮಸ್ಥಾನ ; ಉತ್ಪತ್ತಿಸ್ಮಾನ. ೫. ವಂಶ ; ಜಾತಿ. 
ಓ. [ವೇದಾಂತ] ಮೂಲಕಾರಣ; ಹೇತು; ಖುಗ್ವೇದವೇ ಮುಂತಾದ 
ಮಹಾ ಶಾಸ್ತ್ರಕ್ಕೆ. 'ಯೋನಿ' ಅಂದರೆ ಕುರಣವಾಗಿರುವದ: (ರತ್ನ: ೨೬)- 
೭.[ಜೈನ] ಜನ್ಮ ಅಥವಾ ಉತ್ಪತ್ತಿಗೆ ಆಧಾರವಾದುದು: 
ದಲ್ಲಿ. . - (೧) ಸ್ಥಾನ (ಏಕೇಂದ್ರಿಯ ಮೊದಲಾದ ಜಾತಿಭೇ 
ಯೋನಿ (ಕಂದ, ಮೂಲ್ಕ ತತ್ತಿ”; ಗರ್ಭ. ರಸಃ ಜೆವರು ಇತ್ಯಾದಿ 
ಉತ್ಪತ್ತಿಯ ಆಧಾರಗಳು), (೩) ದೇಹಾವಗಾಹನ (ಶರೀರವ ಆಕಾರ), 


(೪) ಕುಲ... ಈ ಕಾರಣಗಳಿಂದಲೂ ಉತ್ತರೋತ್ತರಭಾಗಗಳು 
ಅಸಂಖ್ಯುತವಾಗಿವೆ. (ತೈನಶ. ೩೦೦) - « [ಸಂ.] 
ಯೋನಿಷ (ನಾ). ಗರ್ಭಕೋಶದಿಂದ ಹುಟ್ಟುವ ಜೀವ : ಇವರೆ 


ಬಲ್ಲರು ಯೋನಿಜರೆಂಬುದ ತ್ರೈಜಗ ಬಲ್ಲುದು ' (016. ತ್‌೬) ; ಜನಿಸ 
ದಯೋನಿಜಂಗ೦ ಪಿರಿದು ಜನನುಗಳಲಿ ಜನಿಸುವ ಯೋನಿಜರು ಸರಿಯೇ (ಫೃ. 
89-೨೬) : ಶರೀರವು ಯೋನಿಜ ಮತ್ತು ಅಯೋನಿಜ ಎಂದು ಎರಡು ವಿಧ 
(ಉಾತರ್ತ್ರೃ- ೨೯೦), [ಸಂ.] 

ಯೋನಿದೋಷ (ನಾ)- ಸ್ತ್ರೀಯ ಜನನಾಂಗಕ್ಕೆ ಸಂಬಂಧಿಸಿದ ವ್ಯಾಧಿ: 
ನೈದಿಲಗೆಡ್ಡೆ, ಅರಿದಳ: ಹಿಪ್ಪಲಿ ಇವ ಸಣ್ಣನಾಗಿ ಅರೆದು ಯೋನಿ 
ಯೊಳೊತ್ತೆ ಯೋನಿದೋಷ ಮಾಣ್ಣುಂ (2ಿಕೈಂ. ೪3). [೫5.1] 

ಯೋನಿನೆತ್ತರು (ನಾ). ಯೋನಿಯಿಂದ ಅತಿಯಾಗಿ ರಕ್ತಸ್ರಾವವಾಗುವ 
ಒಂದು ಬಗೆಯ ರೋಗ : ಯೊೋಿನೆತ್ತರಿಗೆ : _ ಮೊಸರು. 
ಎಳ್ಳೆಣ್ಣೆ, ಹಾಲು ಈ ಎರಡನ್ನೂ ಸಮವಂ ೫ ೫ 2೩ ಹಾಕಿ ಹೀಗೆ 
ಮೂಜುದಿನ ಕುಡಿಸಿದರೆ ನೆತ್ತರು ನಿಲ್ಲುವೆದು (ಶಿಕ್ಕಿಶಿ- ೦೭೯). 

[ಯೋನಿ 4 ನೆತ್ತರು (ಎನೆತ್ತರ್‌)] 

ಯೋನಿಮುದ್ರೆ (ನಾ). ಶಕ್ತಿಪೂಜೆಯ ಸಂದರ್ಭದಲ್ಲಿ ಮಾಡುವ 
ವಿವಿಧ ಕರನ್ಶಾಸೆಗಳಲ್ಲಿ ಒಂದು.- ಒಂದು ಬಗೆಯ ಹಸ್ತ ಮುದ್ರೆ : 
ಆಸ್ತ್ರಮುದ್ರೆ, ಚಕ್ರಮುದೆ 


೭೫೩೭ 


& 


28 


ಯೋನಿರಕ್ತ (ನಾ)-ಎ ಯೋನಿ 
ಕಾಸಿ ಸಕ್ಕರೆ ಜೇನುತುಪ್ಪವೆರಸಿ 
(44. oe). [ಸಂ.] 

ಯೋನಿಶೂಲೆ (ನಾ): ಯೋನಿಯಲ್ಲಿ ಉಂಟಾಗುವ ನೋವು: ಸೋಮ 
ನಾಥನ ಇಂಗು ೧ ತೂಕ ಅರೆದು ಆಡಿನ ಹಾಲಲ್ಲಿ ಕಲಸಿ ೨೨ ದಿನ ಕೊಳ್ಳಲು 


ಯೋನಿಶೂಲೆ ಗುಣ (ಕಪ: 009) ; ನೇರಳೆಚೆಕ್ಕೆನಾರು. ಬೋರೆಚಿಕ್ಕಿ 
ನಃ ಕಿ ಕಲಸಿ ಕುಡಿಯಲು ಯೋನಿರಕ್ತ, 
ಯೋನಿಶೂಲೆಗಳು ಒಲ್ಲುಪುವು (ಸಕಕ್ಕೆ, ೪೩0). [ಸಂ, ಯೋನಿಶೂಲ] 


ಯೋಪಿಜ್ಜನ (ನಾ) ಹೆಂಗಸರು; ಸ್ತ್ರೀವರ್ಗ : ದ್ವೇಷಂ ವಿರಹಿಗಳೊಳ 
ಪರಿತೋಷಂ ಮಧುಮತದೊಳಾಗೆ ಬಂದರ್‌ ಕೆಲರುಂ ಯೋಜಿಜ್ಜನಂ 
(ಕಾಂತಿಪು. 6-34) ; ಜಗಜ್ಜನೈಕವಿಭುವಂ ಯೋಷಿಜ್ಮನಂ ಮಜ್ಜನಂ 
ಬುಗಿಸಿತ್ತು. (8ಗ2. 00-೧೦೦)- [ಸಂ.7 

ಯೋಷಿತೆ (ನಾ): ೧: ಹೆಂಗಸು ; ಸ್ತ್ರೀ : ನೆರೆದ ಯೋಷಿತೆಯರತಿ 
ಯೋಚಿಸಿದರು (ತ55- ೦೦-೦೭). ೨. ಹೆಂಡತಿ ; ಪತ್ನಿ. "ಗುರು 
ಯೋಷಿತೆ' ಪರಾ- [ ಸಂ. ಯೋಷಕಾ ] 

ಯೋಷಿತ್ತು (ನಾ): - ಯೋಷಿತೆ ೧ : “ವನಿತೆ ವಧು ನಾರಿ ಸೀಮಂತಿನಿ 
ಯೋಷಿದ್ವಾಮೆ ಕೇವಳಂ ಸ್ತ್ರೀನಾಮೆಂ” (ನಸ್ತುಕೋ: ೫೨-೨). 

[ ಸೆಂ. ಯೋಷಿತ್‌ ] 

ಯೋಜೆ (ನಾ): - ಯೋಷಿತೆ ೧ : ನಯವಿನಯಮೊಯ್ಯಾರ ಸಂಸ್ಕೃತಿ 
ಗಳೊಂವಾಗಿ ಮೆಯ್ವೆತ್ತವೋಲ್‌ ಬುದಳಾ ವಿಯಚ್ಚರಯೋಷೆ (ಶ್ರೀರಾಮಾ. 
೨೦೩-೩೦೨). [ ಸಂ.ಯೋಷಾ ] 

ಯಾಕ್ತಿಕ (ಗು)- ೧. ಯುಕ್ತಿಯಿಂದ ಕೂಡಿದ ; ತರ್ಕಸಮ್ಮತವಾದ: 
೨: ಯೋಗ್ಯವಾದ ; ಅರ್ಹವಾದ: (ನಾ): ೩. ಶತ್ರುಗಳನ್ನು 
ಭೇದಿಸುವ ಐದುಸಾಧನಗಳಲ್ಲಿ ಒಂದು ; ಯುಕ್ತಿ ; ಉಪಾಯ; 
ತಂತ್ರ ಮಾಂತ್ರಿಕ ದೈವಿಕ ನೈಸರ್ಗಿಕ ಯೌಕ್ರಿಕ ವಾಸ್ತ್ರವಿಕವೆಂಬ 
ಪಂಚಭೇದಸಾಧನಂಗಳಿಂದಲುಂ ಪರಭಯಂಕರ ವೇಷಭಾಷಾಕಾರಂಗಳುಳ್ಳ, 
ಘನದೇವರ್ಕಳಿರ್ಕುಂ (886. ೨೬). ೪: ತರ್ಕವನ್ನೇ ಅವಲಂಬಿಸು 
ವವನು; ತಾರ್ಕಿಕ : ತಾರ್ಕಿಕರಿಗೆ ಯೌಕ್ತಿಕರೈದು ವ್ಯವಹಾರವಿರುವುದು 
(ಓಂರತಾ- 009)- ೫- ಅರಸನ ಬಳಿ ಇರುವ ನರ್ಮಸಚಿವ: ([ಸಂ.] 

ಯಾಗಿಕ (ಗು): ೧. ಉಪಯುಕ್ತವಾದ ; ಪ್ರಯೋಜನವುಳ್ಳ- 
೨. ಯೋಗ್ಯವಾದ ; ತಕ್ಕ. ೩. ರೂಢವಾದ ; ಸಾಂಪ್ರದಾಯಿಕ 
ವಾದ: ೪. ಯೋಗಕ್ಕೆ ಸಂಬಂಧಿಸಿದ. (ನಾ). ೫. [ವ್ಯಾಕ] 
ಅವಯವಾರ್ಥವನ್ನುಳ್ಳೆ ಪದ; ವ್ರೃತ್ಪಶ್ತಿಯನ್ನು ಹೊಂದಿಕೊಳ್ಳುವ 
ಪದ- ೬. ರಾಸಾಯನಿಕ ಮಿಶ್ರಣ; (4): [ಸಂ.] 

ಯಾಗಿಕಿ (ನಾ) [ಕಾವ್ಯಮಾ] ಶಬ್ದ! ುಣಗಳಲ್ಲಿ ಒಂದು; ಅವಯವಾ 
ರ್ಥವನ್ನುಳ್ಳ ಪದ: . ಅಗ್ನಿಪುರುಣದಲ್ಲಿ . . . ಶ್ಲೇಷ: ಲಾಲಿತ್ಯ, 
ಗಾಂಭೀರ್ಯ ಸೌಕುಮಾರ್ಯೆ, ಉದಾರತಾ. ರೂಢಿ: ಯೌಗಿಕೀ - ಇವು 
ಏಳೂ *ಶಬ್ದಗುಣ'ಗಳೆಂದೂ ಮಾಧುರ್ಯ . . . ಸಾಮಯಿಃಕತು ಇವು 
ಆರೂ 'ಅರ್ಥಗುಣ'ಗಳೆಂದೂ . . . ಹೇಳಿದೆ (ಕೈರಿತಿ- ೨೬೨" ೮00): 

[ ಸಂ. ಯಾಗಿಕೀ ] 

ಯಾಕ (ನಾ)- ಮಗಳು ಮತ್ತು ಅಳಿಯನಿಗೆ ಮದುವೆಯ ಕಾಲದಲ್ಲಿ 
ಕೊಡುವ ಬಳುವಳಿ.- ಉಡುಗೊರೆ : “ಯೌತಕು . . . ಮದಿವೆ 
ಮುಂತಾದುವುಗಳಲ್ಲಿ ಮಗಳಿಗೂ ಅಳಿಯನಿಗೂ ಕೊಡತಕ್ಕ ಬಹುಮಾನಕ್ಕೆ 

[x] 


ಹೆಸರು” (ದ್ಯಾಂತಿ- ೨೪೩)- 


ಯಾತವ ೭೫೩ರ ಯಾವರಾಜ್ಯಾಭಿಷೇಕ 
ಯಾತವ (ನಾ). ಒಂದು ಅಳತೆ: - ಮಾನ: ಹಂ.) | |ಯಾೌವನಾವನ್ಸೆ (ನಾ). ತಾರುಣ್ಯ ; ಯುವಾವಸ್ಥೆ : (೪). 
k ; ಇ ೪ 
ಯಾವತ (ನಾ). ೧: ತರುಣಿಯರ ಗುಂಪು ; ಯುವತಿಯರ] (ಸಂ. ಯೌವನವನ್ನು] 
ಸಮೂಹ : “ಯೌವತಮದು ಯುವತಿಜನರೆ ಸಂಘಾತು” (:ಸ್ದುಕೋ.! |ಯಾವನೆ (ನಾ): ಯುವತಿ : ತರುಣಿ: ವಯಸವಿಭೇದದಿಂ ಬಾಲೆ 


೩-೬೨); ಇದು ಪಿರಿದುಂ ವಸಂತಸಖ ಯೌವತರತ್ನನಿಧಾನವಂತದಲ್ಲಿದು 


ರತಿನಾಥಕಲ್ಪ ಶ್ಚಿಲತಿಕಾಪ್ರಕರೈಕಕೃತಾಳವಾಳಂ (ಕಂದ್ರಶು. ೩-೦೨೭)- | 5 | ಯರ್‌ 


| 


೨: ಯುವತಿಯ ಗುಣಧರ್ಮ; ಯುವತಿಯಾಗಿರುವಿಕೆ. [ಸಂ.]] 
ಯಾವನ (ನಾ). ೧: ಹರಯ ; ತಾರುಣ್ಯ ; ಆ ಕನ್ನೆಗೆ ಯೌವನಂ 
ನೆಅದಂದು 'ಮದುವೆಯಾದೊಡೆ: (ಪಣ. ೦೩-3೭); ಯೌವನವನ | 


ವಸನ್ತಲಕ್ಷ್ಮಿ ಸೌಭಾಗ್ಯನಿಧಾನದೀಪವರ್ತ್ತಿ ಶ್ರೀಮತ್ತಿರಿಯರಸಿ | 
ಕಂಚಲಮಹಾದೇವಿಯರ್‌ (39:೫3. ೫೬-೦೩; 1072); ಭವವ ಬಳಸುವ 
ತನುವಿನಲಿ ಕೌಮಾರ ಯೌವನ ವಾರ್ಧಿಕುಗಳಲಿ ತನು ವಿಕಾರಿಸುವದು | 
(ಕುಠ್ಮಾರೀ. ೩-99); ಚಿಂತೆಯೇ ಮುಖ್ಪ್‌,ಸಂತೋಷವೇ ಯೌವನ (ಗಾರ). | 
ವಿ. ತಾರುಣ್ಯವನ್ನು ಉಳ್ಳವನು; ಯೌವನವನ್ನು ಹೊಂದಿದವನು: | 
ಸುಕುಮಾರಸ್ನುಮಿಯಾಂ 'ಓಳಾವನನಾಗಿ ಅತ್ಮಂತ ರೂಪಲಾವಣ್ಯ | 
ಸೌಭಾಗ್ಯಕಾಂತಿಯಿಂದಂ ಕೂಡಿದೊಂ (ಶಕ್ಕಾರಾ, ೨1-00); ಬಳಿಕ ಯೌವನ 
ನಾಗಿ ಪರಮಂಡಲಕೆ ನಡೆದನು (ಕುನ್ಮಾಯ್ರೋ- ೬೭-೩0): [ಸಂ.] | 
ಯಾವನಗಾರ್ತಿ (ನಾ): ಜವ್ವನೆ ; ತರುಣಿ ; ಯುವತಿ : ಅತ್ಯಂತ ರೂಪ! 


ಯೌವನಗಾರ್ತಿಯರು . . . ಸತ್ಯಭಾಮೆಯನು ಸಾರಿದರು (ಕೋಷತ, 
09-೬೨). [ಯೌವನ 4 ಎಕಾಲ ತ್ಮಿ (ಎ. ೨ ಇತ್ತಿ) 
ಯಾವನಮದ (ನಾ). ಹರಯದ ಸೊಕ್ಕು : ಯೌವನಮದದಿಂದಲೂ 


ಅಸಹನೆಯಿಂದಲೂ ಮೌಢ್ಯದಿಂದಲೂ ತುಂಬಿರುವ ಅವರಿಗೆ ವಿವೇಕವನ್ನು ; 
ಹೇಳಿದರೆ ಅದು ಅವರ ಮನಸ್ಸಿಗೆ ಇಳಿಯುವುದಿಲ್ಲ. (ನತರ: ೨೩೦). [ಸಂ. J! 
kd: (ನಾ): ಯುವಕ ; ತರುಣ: ಯೌವನಸ್ಮನಾದ ಮಾಧವನು| | 
* ತಂದೆಗೆ ಬಲವಾದ ಎರಡು ಪೆಟ್ಟುಗಳನ್ನು ಕೊಟ್ಟ: 
X34). [ಸಂ.] 


1 


1 


| 
(ಯ 


0 


(ಯ 


| 
| 
| 
| 
| 
[ಯ 


ಯೌವನೆ ಪ್ರೌಢ ಲೌಲೈಯಿಂದಿಂತು ಧರಿತ್ರಿಯೊಳಪ್ಪರ್‌ ನಾಲ್ವರ್ಕಾಂತೆ 
(ಮುರತಿ- ೬-೦): [ಯೌವನ 4 - ಎ] 
ಶೌವನೋದಯ (ನಾ). ಹರಯದ ಆರಂಭ ; ತಾರುಣ್ಯದ 
ಪ್ರಾರಂಭ : ವಿಜೃಂಭಿಸಿದುದು ಯೌವ[ಗ. ಯಶ್ನ]ನೋದಯವಿರುಸ 
ಮನುಕ್ರಮದಿಂ ಮದಂಗದೊಳ್‌ (ಕಾರಂಕೂ. ೩೦0) ; ಆ ವಧು 
ಯೌವನೋದಯ ರಸಾಯನಸಿದ್ದಿ ಮನೋವಿಮೋಹ ಸಂಭುವನವಿದ್ಯೆ . .. 
ಎನಿಪ್ಪಳೆದೇಂ ಸುರೂಪೆಯೋ (ಕಂತ್ರಪು- ೬೨ಟಿ- [ಸಂ.] 
ಸೌವರಾಜ್ಯ (ನಾ). ೧. ಯುವರಾಜನ ಪದವಿ, - ಅಧಿಕಾರ: 
ಮೊದಲೊ ತಾಂ ಯೌವರಾಜ್ಯಂ ಬಟಾಕೆ ನಡುವೆ ಸಂದಾಧಿರಾಜ್ಯಂ 
ಬಟ್‌ಕ್ಕಂ ತುದಿಯೊಳ್‌ ಕೈವಲ್ಯಸೌಖ್ಯಪ್ರದವೆನಿಪ ತಪೋರಾಜ್ಯಮೆಂದಿಂತು 
ಮಾಯಂದದೆ ಸೇವ್ಯಂಗಳ್‌ ಮದೀಯಾನ್ವಯನೃಪರ್ಗೆ (ತಂದ್ರತ- ೨-೩೦). 
ಖ್ಯ [ಜೈನ] ಐವತ್ತು ಮೂರು ಗರ್ಭಾನ ಶ್ವೈಯಕ್ರಿಯೆಗಳಲ್ಲಿ ಒಂದು : 
ಯೌವರಾಜ್ಯ . . . ನಿರ್ಶೃತಿಯೆಂಬಯ್ವತ್ತುಮೂಜು ಗರ್ಭಾದಿನಿರ್ವಣ 
ಪರ್ಯಂತಂಗಳವ್ಪ .ಗರ್ಭಾನ್ವಯಕ್ರಿಯೆಗಳುಂ (60ಕ್ರ. 08-08 5). [ಸಂ.] 
ಯಾವರಾಜ್ಯ ಪದ (ನಾ): ಯುವರಾಜನ ಪದವಿ, - ಅಧಿಕಾರ : 
ಅನಂತವೀರ್ಮನಪ ಣರೆಬಲಂ ಯೌವರಾಜ್ಯಪದದೊಳ* ನಿಂದಂ (೪೦84: 


3-0). [ಸಂ.] 
ಯೌವರಾಜ್ಯಾಭಿಷೇಕ (ನಾ). ಯುವರಾಜಪದವಿಯನ್ನು ಕೊಡುವಾಗ 
ಮಾಡುವ. ಅಭಿಷೇಕ : ಶುಭದಿನದೊಳಿಳಾಧೀಶ್ವರಂ ಮೂಡೆ ತೂರ್ಯ 


ಸ್ವರದೊಳ್‌ ತಳ್ಳೊಯ್ದದೇಂ ಶೋಭಿಸಿದುದೊ ಪಿರಿದುಂ ಯೌವರುಜ್ಯಾಭಿ 
ಪೇಕಂ (ತಂತ್ರಥೆ. ೨-೬೪); ಕುವರವಿಷ್ಣುವಿಗೇ ಯೌವರಾಜ್ಯಾಭಿಷೇಕವನ್ನು 
ಮಾಡಿದರಾಯಿತು (೫೧. ೨೪). [ಸಂ.] 


ರ್ಶ 


ರ್ಯ (ನಾ). ಕನ್ನಡವರ್ಣಮಾಲೆಯ ನಲವತ್ತೇಳನೆಯ ಅಕ್ಷರ: 
ರಕಾರ ; ರೇಫ : ಅವರ್ಗೀಯ; ಯ ರಲವಸಹಳ ಅಟ (ಕೈರಿತಿ- ೩)" 
ರ್ಯ (ನಾ). ೧. [ಗಣಿತ] ಎರಡು ಎಂಬ ಸಂಖ್ಯೆಯ ಸಂಕೇತ :“ಖಠಫರ 
ಮದೆರಡಕ್ಕು'' (ಭಾಗಣಾ. 00೪-0೦). ೨- [ಛಂದ] ಆದಿ ಮತ್ತು 
ಅಂತ್ಯಗಳಲ್ಲಿ ಎರಡು ಗುರುಗಳೂ ಮಧ್ಯೆ ಒಂದು ಲಘುವೂ ಉಳ್ಳ 
ಒಂದು ಗಣದ ಹೆಸರು; ರಗಣ (ಇಲದ): ದುಲ್ಲಿಕಾಯುತ 
ಮಾಲೆಯಪ್ಪುದು ರಂ ಸಜಂಜಭರಂ ಬರಲ್‌ (ಕೃರ ೪೬): [ಸಂ.] 
ರಂಕ (ಗು):೧. ಅತ್ಯಾಸೆಯಿಂದ ಕೂಡಿದ ; ಲೋಭಿಯಾದ:(ನಾ) ೨. 
ನಿರ್ಗತಿಕ ; ಭಿಕ್ಷುಕ ; ತಿರುಕ ; ಅಂಕೆಯಿಲ್ಲದ ರಾಜ್ಯವನು ನಿಶ್ಶಂಕೆ 
ಯಿಂದಾಳುವ ನೃಪಾಲಗೆ ಮಂಕುಹಿಡಿಯಲು ತನ್ನನೇ ತಾ ರಂಕನೆಂಬಂತೆ 


(ಕುತ: ೫-0೬); ರಾಜ ರೆಂಕನಾಗುವುದು ಕಾಲಗತಿಯ ಪರಿಣಾಮ 
(೦೫. 0%) ; ರಾಜನಿಂದ ರಂಕನವರೆಗೂ ಅವನಿಗೆಲ್ಲರೂ ಒಂದೇ 
(moಗೀ. a6). [ಸಂ.] 


ರಂಕರಾಟಣ (ನಾ). (ಜಾತ್ರೆ, ಪರಿಸೆ ಮೊದಲಾದುವುಗಳಲ್ಲಿ) ಮಕ್ಕ 
ಳನ್ನು ಕೂರಿಸಿ ತಿರುಗಿಸುವ ಗಿರಗಿಟ್ಲೆ : "ಮರದ ಕುದುರೆಗಳು. 
ತೊಟ್ಟಲುಗಳು ಮೊ. ಗಳುಳ್ಳ ತಿರುಗ್ರುಯಂತ್ರ ; ರಂಕರಾಟಣ`' 
(Morry-Gu-rvund. ಇಂ42) . [*-ತೆಲು. ರಂಕುಲರಾಟ್ನ] 

ರಂಕು (ನಾ). ಮೈಮೇಲೆ ಕಪ್ಪುಮಚ್ಚೆಗಳಿರುವ ಒಂದು ಬಗೆಯ 
ಜಿಂಕೆ: ''ಆ ರಂಕು ನ್ಯಂಕುವೆನೆ ಮರೆಗೆ ಪೆನರಕ್ಕು” (ಭಂಗ. ೪೪-9೦) ; 
ಮೆಲ್ಲನಿಬ್‌ಿದತ್ತು ವಿಯತ್ತಳಮಧ್ಯಭಾಗದಿಂ ಪರಿಣತ ರಂಕುರೋಮತತಿ 
ಪಾಂದುರೆದುಂದು ಶರಾಂಕಮಂಡಲಂ (ಗರು: 0೪) - [ಸಂ.] 


ರಂಕೆ " ಯಾಕು ' ನೋ: 

ರಂಗ (ನಾ). ೧. ಬಣ್ಣ : ವರ್ಣ. ೨. ಬಣ್ಣದ ಪುಡಿ: ಜೀನಸ 
ಗಳು , ೬ ೬೫, ರಂಗ, ಸರ್ವಜಾತಿಯದು ( ಪಖಂರಿವ್ಯಾ: 
040). ೩. ಬಣ್ಣದ ಪುಡಿಯಿಂದ ರಚಿಸುವ ಹಸೆ. ಚಿತ್ರ 


ಮೊದಲಾದುವು : ನಡುಬೀಬಯೊಳೆಂ ಪಶುಗಳ್ದಡುವೆಡೆಯೊಳಮೂರ 
ಪಿರಿಯ ಚೌವಟ್ಟದೊಳಂ ತೊಡೆದು ಬರೆದಲ್ಲಿ ರಂಗದನುಡಿಗೆಗಳಂ ಸುರಿದು 
ಸೊಸಿ ಕೆಡುವರ್ಮೂಢರ್‌ (ಸನಕ. ೯-040). ೪. ನಾಟಕ. ಮೇಳ 
ಮೊದಲಾದುವುಗಳನ್ನು ಆಡುವ ಸ್ಮಳ : ವೇದಿಕೆ ; “ಅಡುವ ಠಾವು 
ರಂಗಮೆಂಬುದು” (ಹಣಯು. ೦೬-೪೬) : ಧರೆ ರಂಗಂ ಗಗನಂ ಮನೋಹರ 
ತರಂ ನಾಟ್ಕಾಲಯಂ ನರ್ತಕಂ ಸುರರಾಜಂ (60ಫು. ೬-೦೨೭) ; ನನಗೆ 
ನನ್ನೋರಗೆಯವರಿಗೆ - . . ಉಡಿಗೆ ತೊಡಿಗೆಯನಣಿಮಾಡಿ ರಂಗಕೆ ಬಿಟ್ಟರು 
ಬಣ್ಣವ ಬಳಿಸಿ (ಇಂತಾಶ- 0೦-85)... ' ರಂಗಪೂಜೆ ' ಪರಾ. ೫. ಸಭೆ 
ಸೇರುವ ಸ್ಮಳ : ಸಭಾಮಂದಿರ. ೬. ನಾಟಕ ಮೊದಲಾದುವನ್ನು 
ನೋಡಲು ಸೇರಿರುವ ಜನಸಮೂಹ : ಪ್ರೇಕ್ಷಕವರ್ಗ. ೭. ಯುದ್ಧ 
ಕಳ ; ರೋಷದಿ ಫೀಂಕರಿಸಿ ರಂಗಮಂ ಪೊಕ್ಕಾ ಮದದ್ವಿಪಂ 


ಭೂಮಿ : ದ್ವಿ 
ಬೆರ್ಚಿ ನಿಂದುದು ಫಕ್ಕನೆಯೆ (80೭4. 9೩6 ೩3೨). `ರಣರಂಗ' ಪರಾ. 
೮. ನೃತ್ಯ ; ನರ್ತನ. ೯. ಹಿಗ್ಗು : ಸಂತೋಷ. ೧೦. ತೆ 


ತ್ರೆ. ಹಿಚ್ಚಟಂ, ರಂಗಂ- ಮಗಂ --.೪ ತವರದ 


(ಸಿದ್ಧಾಂತಿ. ೩0೬). ೧೧ ಕೃಷ್ಣ: p ಈ ಅರ್ಥವು ಸಂಸ್ಕೃತ ಕೋಶ 
ಕ ಮನಸಿಜ 


ಗಳಲ್ಲಿಲ್ಲ; ರಂಗ ಬಾರೋ ಕೃಷ್ಣ ಬಾರೋ ಮಂಗಳಾತ್ಮ 


ರಂಗಪಂಚಮಿ 


ನಯ್ಯನೆ - .. ಬಾರೋ (ಕ್ಗಳ0ರ- ೩-೬೬ ಶಂ0) ; ರಂಗ ನಿನ್ನಯ 
ರಂಗುವಡೆದ ಜಂಧಿಯ ಚೆಲ್ವ ಮುಂಗುಡಿವರಿದು ಮುದದೊಳು ಹಿಂಗದೆ. 
೬.೬ ಹೈದೆಯಾಂಗಣದೊಂರುತಿರ್ಕೆ (ಕತಾಾಂ- 0-೬). ೧೨. ಹೊಳಸ್ರು ; 
ಪ್ರಕಾಶ ; ' ಪಿಂಡರಂಗ ' ಪರಾ. 

5 ರಂಗಕುಣಿ ಎ ನರ್ತನ ಮಾಡು ; ನಾಟ್ಕವಾಡು : ಅವರೂ... 
ತಮಟೀ ಸದ್ದಿಗೆ ಸರಿಯಾಗಿ ಪಾದವಿನ್ಯಾಸ ಮಾಡುತ್ತಾ ರಂಗಕುಣಿಯುವರು 
(ತಟ: 39): ರಂಗದ ಕುಣಿತ ಎ ಸುಗ್ಗಿ ಯಲ್ಲಿ ನಡೆಯುವ ಒಂದು 
ಬಗೆಯ ಕುಣಿತ : 'ರಂಗದ ಕುಣಿತ' ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷ 
ವಾಗಿಯ. ೬೬ ಕಂಡುಬರುತ್ತದೆ (686, 033) - [ಸಂ.] 

161 ರಂಗಂಬೊಗು (ಕ್ರಿ). ನೃ; ನಾಟಕ ಮೊದಲಾದುವುಗಳನ್ನು 
ಪ್ರದರ್ಶಿಸಲು ರಂಗಸ್ಥಳಕ್ಕೆ ಬರು; ಮಂಗಲಾಲಂಕಾರಾಲಂಕೃತನಾಗಿ 
ನಾಟ್ಕವಿದ್ಯಾಚಾರ್ಯನಂ ಪೋಲ್ಡು ರಂಗಂಬೊಕ್ಕು ಲೋಕಾಕಾರಮನಭಿನೆಯಿ 
ಪಾಕಾರಂ ನೆಗಟಿ* (ಅಂತ್ಯ. ೭-೦೦೩ ನ) ; ನಿನ್ನೆ ರೆಗಂಬೊಕ್ಕು ಚಿತ್ರವೆನೆ 
ನರ್ತಿಸಿದ ಕನ್ನೆ ನಿನ್ನೆಯ ಕುವರಿಯೇ (%ರಳ್ಯ 6-೬0). 

6 [ರಂಗ 4. ಪೊಗು] 

ರಂಗಕಾಟಿ " ರಂಗಗಾಜಿ ` ನೋ- ` 

ರಂಗಗಾಜ, ರಂಗಕಾಅ (ನಾ). ಬಟ್ಟೆಗಳನ್ನು ಶುಭ್ರಮಾಡುವವನು ; 

ಅಗಸ ; ರಜಕ ; ಬಲ್ಲಿದನು ನೀ ರುಗಗಾಜರಿಗೆಲ್ಲರಿಗೆ ಲಸಾಯ್ತು ಕೊಡು 
ನಿನೆಗುಳ್ಳೆ ವಸನದಲುತ್ತಮವನೆಮಗೆಂದನಸುರಾರಿ 
ರಂಗಕಾಜಿ ; ವನಮಾಳಿ ಮಾಳಾಪ್ರಪುಚಂ ಬೇಡ ಬಿಡುಬಿಡೆಂದು ರಣ 
ರಂಗಾರ್ಥಿಯಾಗಿ ರಂಗಕಾಜನ ಕಯ್ಯ ಸೀರೆಯಂ ಸೆಳೆಯಲ (6ರನೇ, 
೪೬೭); ಇರದೆಯ್ದಿ ರಂಗಕಾಅಸೊಳುರವಣೆಯಿಂ ಕೊಂಡ ಮೌಲ್ಯ 
ಮೆನಿಸಿದ ನೀಲಾಂಬರಮಂ ರಾಮಂಗಿತ್ತಿಸೆದಿರೆ ಕೃಷ್ಣನನರ್ಫ್ಯಪೀತವಸನಮ 
ನುಟ್ಟಂ (೩ಗ೦- ೬-೪): 
[ರಂಗ್ಯ + -- ಕಾಅ./ ಸಂ. ರಂಗಕಾರ ಎ ಬಣ್ಣಗಾರ, ಚಿತ್ರಗಾರ] 
ರಂಗಗೀತೆ (ನಾ). ನಾಟಕರಂಗದ ಮೇಲೆ ಹಾಡುವ (ವಿಶಿಷ್ಟವಾದ 
ಮಟ್ಟುಗಳನ್ನೊಳಗೊಂಡ) ಹಾಡು ; ಹಳೆಯ ರಂಗಭೂಮಿಯ ನಟರಲ್ಲಿ 
ಕೆಲವರು ಇಂದೂ ಆ ಕಾಲದ ರಂಗಗೀತೆಗಳೆನ್ನು ಸುಶ್ರಾವ್ಯವಾಗಿ ಹಾಡು 
ತ್ತಾರೆ (ಕೂತಿ). [ಸಂ. ರೇಗಗೀತಾ] 
ಕೀ) ರಂಗತಂತ್ರ (ನಾ). ನಾಟಕರಂಗದ ಮೇಲೆ ಬಳಸುವ ವಿಶಿಷ್ಟವಾದ 
ತಂತ್ರ. --ವಿಧಾನ ; ಶುಪ್ಮಸಾಂಪ್ರದಾಯಿಕ ರಂಗತಂತ್ರಗಳ ಬಳಕೆ 
ಅನಿವಾರ್ಯವೆಂದು ಒಪ್ಪಬೇಕಾಗಬಹುದು (೫:ಕ್ರ- ೨೦೦). [ಸಂ,] 
ರಂಗತಾಲೀಮು (ನಾ). ನಾಟಕಪ್ರದರ್ಶನಕ್ಕಾಗಿ ಮಾಡುವ ಪೂರ್ವ 
ಸಿದತೆ : ನಾಟಕದ ಅಭ್ಯಾಸ : ನಾಟಕೀಯವಾಕ್ಕಗಳ ಹಾಗು ಪದ 
ಪುಂಜಗಳ." ರಂಗತಾಲೀಿಮು " ಕಿಟ್ಟಿಯ ಮನಸ್ಸಿನಲ್ಲಿ ನಡೆದಿರುತ್ತಿತ್ತು 
(ಕಂಪಾಮು: 030) ; ಯಾವ ಮಾತನ್ನು ಹೇಗೆ ಆಡಬೇಕೆಂಬ ರಂಗತಾಲೀ 
ಮನ್ನು ಅವರು ಆಗಲೇ ಮಾಡಿಕೊಂಡಿದ್ದರು (ಮುತ್ಕಿತು- ೩03). 
(ರಂಗ 4 ತಾಲೀಮು] 
ರಂಗಪಂಚಮಿ (ನಾ). ಫಾಲ್ಗುಣ ಕೃಷ್ಣ ಪಂಚಮಿಯ ದಿನ ಮತ್ತು 
ಅಂದಿನ ಓಕುಳಿಯ ಎರಚಾಟ : ಓಕಳಿಯಾಡುವ ಜೀಕಳಿಯಂತೆ: ಹಗಲು 
ಹನ್ನೆರಡು ತಿಂಗಳೂ ರಂಗಪಂಚಮಿಯನ್ನು ನೆರಪೇರಿಸುವವರಂತೆ. ಪಚ್ಚಿ 


ತ್ಯ. 
ಕ 


(omni. ೦೦-೩೭-೨): 


1 


40 


ರಂಗಪರಿಕರ ೭೫೪೦ 
ಪಚ್ಚಿ ಎಲೆಗಳನ್ನು . . . ಆಗಿದು. ಪಿಚಿಪಿಚಿ ಉಗುಳುವ . ೬ ಬಗ್ಗೆ 


ನಾನಿಲ್ಲಿ ಬರೆಯಲು ಬಯಸುವುದಿಲ್ಲ (೧೫ರ. ೦೫೯), 
[+-ಮರಾ. ರಂಗಪಂಚಮಿ] 
ರಂಗಪರಿಕರೆ (ನಾ). ನಾಟಕಕ್ಕೆ ಬೇಕಾಗುವ ಬಣ್ಣ, ಭೂಷಣ, ಪರದೆ, 
ಸಷ ಮೊದಲಾದ ಸಾಧನ ; ಸಂಪೂರ್ಣ ರಂಗಪರಿಕರವುಳ್ಳೆ ಬಯ 
ಲಾಟದ ಸಂಪ್ರದಾಯ ಒಂದಾದರೆ ಅದಿಲ್ಲವಂಥ ತಾಳಮದ್ದಲೆಯ ರೂಪ 
ಎರಡನೆಯದು. (ಹುಕ್ಷರಿ, ova). [ಸಂ.] 
ರಂಗಪೀಠ (ನಾ)- ನೃತ್ಯ, ನಾಟಕ ಮುಂತಾದುವನ್ನು ಅಭಿನಯಿಸುವ 


ಸ್ಥಳ... ವೇದಿಕೆ: (ಈ ಎರಡು ಬಾಗಿಲುಗಳ ನಡುವೆ ರುಗಶಿರ್ಷ 
ನೇಪಥ್ಯಗಳಿಗೆ ಮಧ್ಯೆ "ಜವಂಕೆ" ಅಥವಾ ತೆರೆ ಇರುತ್ತಿತ್ತು), ಈ ಭಾಗದ 
ಮುಂದೆ ಇರುವ . . . ಭಾಗವು “ ರಂಗಪೀಠ ” ವನ್ನಿಸಿಕೊಳ್ಳುತ್ತದೆ. 
(1೦280, 34). [ಸಂ.] 

ರಂಗಪೂಜೆ (ನಾ). ೧. ನಾಟಕ, ನೃತ್ಯ ಮೊದಲಾದುವುಗಳನ್ನು 


ಪ್ರಾರಂಭಿಸುವುದಕ್ಕೆ ಮುಂಚೆ ರಂಗಕ್ಕೆ ಮಾಡುವ ಪೂಜೆ ; ರಂಗ 
ದೇವತಾಪೂಜೆ : ನಾಟಕ ಆರಂಭವಾಗುವುದಕ್ಕೆ ಮುಂಚೆ ರಂಗಪೂಜೆ 
ಮಾಡುವುದು ವಾಡಿಕೆ (ಕಂ). ೨. ದೇವರ ಉತ್ಸವಮೂರ್ತಿಯನ ಸ್ನ 
ಕೂರಿಸಿ ಮಾಡುವ, ಪೂಜೆ: ಪಡುವಕೇರಿಯ ಮಹಾದೇವರ 
ಸಂನಿಧಿಯಲಿ ಮಾಡಿದ ಧರ್ಮದ ವಿವರ ರುದ್ರಪೂಜೆಯಿಬ್ಬರು ದೀವಳಿಗೆಯ್ಟ 
ಹಬ್ಬದಲಿ ರಂಗಪೂಜೆ ೧ (೩3೩3 2-11, 586-00 ; 1442) ; ಕಾರ್ತಿಕ 
ಶುಧ ೧೧ ದಿನ ದೇವಿ ಬಿಜಯಂ ಮಾಡಿದಾಗ ರಂಗಪೂಜೆಗೆ ೮ 2. (ಮಂ. 
೦೯೪. ೦೪-೦೩; 1616) ; ಸೋಣೆತಿಂಗಳಿನ ರಂಗಪೂಜೆಯಲ್ಲಿ ಒಂದು 
ದಿನದ ಹೂವಿನ ಪೂಜೆ ಹೆಗಡೆಯದು (ರೇತಶೊ- ೦೪೦). [ಸಂ. ರಂಗಪೂಜು] 

ರಂಗಭೂಮಿ (ನಾ). ೧ ನಾಟಕ, ನೃತ್ಯ ಮೊದಲಾದುವುಗಳನ್ನು 
ಅಭಿನಯಿಸಿ ತೋರಿಸುವ ಸ್ಮಳ ; ರಂಗಸ್ಥಳ ; ಪಾಂಡುಕಶಿಳಾ 
ತಳಮೆ ರಂಗಭೂಮಿಯಾಗೆ . . . ನಿಳಿಪಭಾರತಿಕರೆ ನಟ್ಟುವರಾಗೆ (ಕಾಂತಿು- 
60-40 ವ); ರಂಗಭೂಮಿ ಎಂಬ ಕಲ್ಪನೆಯಲ್ಲಿ ನೃತ್ಯ, ಸಂಗೀತ: ನಟನೆ 
ಇವುಗಳಿಂದ ಮನೋರಂಜನೆ ಎಂಬ ಮಾತು ಅಡಕವಾಗಿದೆಯಷ್ಟೆ ? 
(wee: 1೬9). ವಿ. (ಯಾವುದಾದರೂ ಕಾರ್ಯವನ ನೆರವೇರಿಸುವ. ) 
ವೇದಿಕೆ ; ಜಗಲಿ: ರತ್ನದಿಂ ಬಚಿರಸಿದೆ ಬಣ್ಣದೊಳ್‌ ಮೆಜಕಿಯ ಕಟ್ಟಿಸಿ 
ಘಟ್ಟಿಸಿ ರಂಗಭೂವಿಯಂ (ಶುಶಕಾ- ೩-10). ೩. ಯುದ್ಧಭೂಮಿ ; 
ಕಳ; ಗಂಗಾಕುಮಾರನ ಕಳಶಜನ ರಾಧಾತನೂಜನ ರಂಗಭೂಮಿಯಿದು 
(ಉರ: ೩-೨೬). [ಸಂ.] 

ರಂಗೆಭೊಮಿಕೆ (ನಾ). ಎ ರಂಗಭೂಮಿ ೧: ಕೆದಅಗಿದ ಪುಷ್ಪಾವಳಿ 
ರಂಗದೊಳೆ ನೆಯಂಬಡೆಯೆ ರಂಗಭೂಮಿಕೆ ಪೂತೊಪ್ಪಿದಪೆದು (ಉಕ 
೬೦-೩೨). [ಸಂ, ರಂಗಭೂಮಿಕಾ] 

ರಂಗಭೋಗ (ನಾ). ದೇವರ ವಿಗ್ರಹದ ಎದುರಿನಲ್ಲಿ ನೃತ್ಯ, ಸಂಗೀತ 
ಮೊದಲಾದುವುಗಳ ಮೂಲಕ ಸಲ್ಲಿಸುವ ಸೇವೆ, ಉಪಚಾರ : 
ಸಂಕ್ರಾನ್ತಿನಿಮಿತ್ತಮಾಗೆ ದೇವರಂಗಭೋಗಕ್ಕಂ ರಂಗಭೋಗಕ್ಕಂ $4 
ಕುಟುಮಡುವುಮಂ - . . ಕೊಟ್ಟರ್‌ (ಕಷ್‌. 1083) ; 
ಮಣಕ್ಕೀಶ್ವರದೈವರ ನಿತ್ಯಪೂಜೆ ಪಣಸ್ವಿಪರ್ಬ್ಬ ಅಜ್ಗಭೋಗ ರಜ್ಜಭೋಗ 


೨೨-೭೩೨? 


ಖಣ್ಣನ್ನು ಗ ಟಿತಜೀರ್ಣ್ಕೋಧಾರಕಂ ೬ ಬಿಟ್ಟಿ ದತ್ತಿ (ಎಳ. xn a. 
554-1೩ ; 1580)- 'ಅಂಗಭೋಗ' ಪರಾ. [ಸಂ.] 
ರಂಗಮಂಟಪ (ನಾ). ೧. ಎ ರಂಗಭೂಮಿ ೧: ರಂಗಮಂಟಪ, 


ಸಭಾಗೃಹ. ನೇಪಥ್ಯಸಂಬಂಧವಾದ ಎಲ್ಲ ವಿಷಯಗಳಲ್ಲೂ ಆಗಿನ ದಿವಸ 
ಗಳಲ್ಲಿ ಪಕ್ವವಾದ ಅಭಿಪ್ರಾಯಗಳಿದ್ದಂತೆ ಕಾಣುವುದು (ಜಾತ್ರ ೫, 
094) ; ಶಾಲೆಯು ಬಾಗಿಲಿಗೂ ರಂಗಮಂಟಪಕ್ಕೂ ತಳಿರುತೆ. ೇರಣಗಳನ್ನು 


ಕಟ್ಟಿದರು (1ತಕ್ಕ- ೩-೪0): ೨. = ರಂಗಭೂಮಿ ೨: ತಿರುವೆಂಗಳ 
ನಾಥಗೆ ಕಟಿಸಿದ ರಂಗಮಂಟಪ (ಫಂ: 0% ೯-೦೦; 2466) - 
[ರಂಗ 4 ಮಂಟಪ] 
ರಂಗಮಂಡಪ (ನಾ). = ರಂಗಭೂಮಿ ೧ : ವಿಮಾನ, ಅರ್ಧಮಂಡಪ, 
ಮಂಡಪ ಮತ್ತು ತೆರೆದಿರುವ ರಂಗಮಂಡಪಗಳು ಮೊದಲು ಕಂಡು 
ಬರುತ್ತವೆ (ಶೊಯಡ್ಮುವಾ. 00). [ಸಂ.] 
ರಂಗಮಹಲು (ನಾ). ಭೋಗವಿಲಾಸವನ್ನು ನಡೆಸುವ ಸ್ಥಳ : ವಿಲಾಸ 
ಮಂದಿರ ; ಅವನು ಅಲ್ಲಿಂದ ಜಾಗ್ರತೆಯಾಗಿ ಹಿಂದಿರುಗಿ ರಂಗಮಹಲಿ 
ನಲ್ಲಿ ರಾಣಿಯ ಬಳಿಗೆ ಬಂದನು (ಯಾಂತ. ೬೦). 
[ + ಪಾರ, ಮರಾ. ರಂಗಮಹಾಲ್ಸ್‌, ಹಿಂ. ರಂಗಮಹಲ್‌ ] 
ರಂಗವಲಿ, ರಂಗವಾಲಿ, ರಂಗವಾಲೆ. ರಂಗಾವಲಿ , ರಂಗೋಲಿ, 
ರಂಗೋಲೆ (ನು). ನೆಲದ ಮೇಲೆ ಬರೆಯುವ ಹಸೆ ಮುಂತಾದ 
ಅಲಂಕಾರ ಮತ್ತು ಅದಕ್ಕೆ ಬಳಸುವ ಅಕ್ಕಿಹಿಟ್ಟು, ಬಿಳಿಯ ಕಲ್ಲಿನ 
ಪುಡಿ. ಬಣ್ಣದ ಪುಡಿ ಮೊದಲಾದುವು : “* ಪೂವಲಿಯೆನುತುಂ ಧರೆ 
ಯೊಳ್‌ ಭಾವಿಸೆ ತಾಂ ರಂಗವಲಿಗೆ ನಾಮಂ” (ಕುಳ. ೦೬೭) ; ಕತ್ತುರಿಯ 
ಸಗಣನೀರ್‌ ಬಿಡುಮುಂತ್ತಿನ ರಂಗವಲಿ ಮಿಳಿರ್ವ ಮಗುಲದ ಗುಡಿ. . , 
ಮುನೆಗಳೊಳೆಲ್ಲಂ (ಕಕ: ೩-೨) ; ಮೆಜಕಿದ ರಂಗವಲಿ ದಿವ್ಯಪರಿಮಳವೆರೆ 
ದಿಹ ಪನ್ನೀರ ಚಳೆಯ (ಕುತು- ೨೨-೬೩) - ರಂಗವಾಲಿ : *“ ಗೃಹಲಕ್ಷಣ 
ಮೆನಿಪ್ಪ ಬಂಧಂ ರಂಗವಾಲಿಯಕ್ಕು " (ಮಗಂ: ೬೦-೦೪) ; ಕುಂಕುಮದ 
ಕಾರಣೆಯಿಂ ಕರ್ಪರದ ರಂಗವಾಲಿಯಿಂ . . . ಅಲಂಕರಿಸಿದ ಮಕರಧ್ವಜ 
ಮಂಟಪವು (ಸಂಂರ- 00-86) ; ಗಂಧಗಜದಾನಜಲಂಗಳಿನಾದ ಪಂಕದೊಳ* 
ವೇಗಿಗಳಪ್ಪ ವಾಜಿಗಳೆ ಫೇನಲವಂಗಳವನ್ನಿಗಿನ್ಲಿಗಿಂಬಾಗಿಯೆ ಬೀಟಕಿ ಪೋಲ್ತು 
ದದು ಪದಕದೊಳಿಕ್ಕಿದ ರಂಗವಾಲಿಯಂ (೫ಂಫ್ಯ. 6-0೪). ರಂಗವಾಲೆ : 
ರಂಗವಾಲೆ ಎಂದರಂಗವಿಸದಯ್ಯಾ ಎನ್ನ ಮನವು (೨ಸಹೆ. ೦೦೭-೩5೨) ; 
ರಂಗವಾಲೆ ಹಿಟ್ಟಿನಾರತಿಗೆ ವೋಲಗ ನಾಲ್ಕಕ್ಕಂ ಗದ್ಯಾಣಂ ಹದಿನಾಟು (ಎ೪. 
111» ತಿರುಮು ೯೭-5೩ ; 1276) ; ಮಠಗಳಲಿಕ್ಕುತಿಹ ರಂಗವಾಲೆಯ ಸಾಸಿ 
ದೇವಿಯರ್ಬಂದರಾನಂದದಿಂದೆ (ತುರೇಪು- ೨6-3೩). ರಂಗಾವಲಿ : ಲಲಿತ 
ಮಾಾಕ್ಚಿಕಮುಣಿಗಣಶ್ರೀಕಲಿತರಂಗುವಲಿಯ ತೊಳಗುವ ಜಾಗದೆೋಳಿಗಳ 
(545: 9-008) - ರಂಗೋಲಿ ; ಚಿನ್ನದ ನೇಸರುಕೋಲ್ಲದಿರಿಂ ಚೆಂಬಿಸಿಲಿನ 
ರಂಗೋಲಿಯನೆಸೆದಿತ್ತು (9೨-೨೬-೬); ಗೊಂಬೆಯಾಟ, ಹಾಡುವುದು, 
ಕಥೆ ಹೇಳುವುದು-ಕೀಳುವುದು ಮತ್ತು ರಂಗೋಲಿ ಹಾಕುವುದು-ಇವೇ 
ಆ ನಾದಗಳು (೫43: 60)- ರಂಗೋಲೆ ; ಆಂಗಳದೊಳಗೆ ರಂಗೋಲೆ. 
ಹಾಕುವಾಗ ಶೃಂಗಾರದಂಗದ . . . ಹೆಂಗಳ ವ್ರತವನು ಭಂಗಮಾಡಿದ 
ಶ್ರೀರಂಗನೆಂಬವನು (ತೃರಂರ- 0-೭೩-೨) ; ಅಂಗಳ ತುಂಬಾ ಅವಳು 
ಬಗೆಬಗೆಯ ರಂಗೋಲೆಗಳನ್ನು ಬಳಿದಿದ್ದಳು (ಕುತ್ತ. ೪೪). 
ಶಂಗವಾಲೆಯ ನಿಯೋಗ ರಂಗೋಲೆಯನ್ನು ಹಾಕಲು ನೇಮಿಸಿದ 
ಸೇವಕವರ್ಗ : ಪಾಯಸ ಪಕ್ಚಾನ್ನದಡಿಗೆಗೂಡಿದ ರಂಗವಾಲೆಯ ನಿಯೋ 
ಗಕ್ಕೆ ಜೀವಿತಗದ್ಯಾಣವೆರಡು (ಎ೪. 221, 84೫. ೨-೨0 ; 1881). 
[ ವ ಸಂ. ರಂಗವಲ್ಲೀ. / ತಮಿ. ರಬ್ಯವಲ್ಲಿ ; ತೆಲು, ರಂಗವಲ್ಲಿ, , 
ಮರಾ. ರಾಂಗವಳೀ; ರಾಂಗೋಳೀ ] 
ರಂಗವಲ್ಲಿ (ನಾ). ಎ ರಂಗವೆಲಿ : ಅರಸರ ಬರ್ಪ ಬಟ್ಟೆಯೊಳೆಲ್ಲಂ ಪಂಚ 
ರತ್ನಂಗಳಿಂ ರಂಗವಲ್ಲಿಯನಿಕ್ಕಿ ನೇತ್ರೆವಟ್ಟು ದುಕೂಲ ಚೀನಾದಿ ದಿವ್ಯವಸ್ತಂ 
ಗಳಂ ಪಾಸಿ (ನೂ್ಮಾರಾ- ೨೬-೨) ; ತಬ್ಬು ಕಟ್ಟಿದ ಗುಡಿ ರಂಗವಲ್ಲಿಗಳೆ 
ದಾಂಗುಡಿಯಂತಿರೆ . . . ಪೊಕ್ಕನಂದು ನಿಜಮಂದಿರಮಂ ಪರಸೈನ್ಯಭೈರವಂ 
(ಕಂಕಣ: ೩-003) : ಬೀದಿಗಳಂ ಗಂಧೋದಕದಿಂ ಸಾರಣೆಗೆಯ್ದು ರಂಗವಲ್ಲಿ 
ಗಳನಿಟ್ಟು (ಅರ್ಕುತ. 60-3೩): [ ಸಂ. ರಂಗವಲ್ಲೀ ] 


ರಂಗವಳಿ 


ರಂಗವಳಿ (ನಾ). (?) 
ಡಂಗಕಾಜರೊಳಪ್ಪರ" ” (ಕರ್ತಾಶಿ- ೨೪). 
ರಂಗವಾಲಿ ' ರಂಗವಲಿ' "ನೋ: 
ರಂಗವಾಲೆ " ರಂಗವಲಿ ' ನೋ. 
ರಂಗಶಿಲ್ಪಿ (ನಾ)- ನಾಟಿಕರಂಗವನ್ನು ಸಜ್ಜುಗೊಳಿಸುವವನು.- ಸಿದ್ಧ 
ಗೊಳಿಸುವವನು : ಬಹಿರಂಗಪ್ರ ದರ್ಶನ ಮತ್ತು ನಟರುಗಳಿಲ್ಲದಿದ್ದರೂ 
ರುದ್ರಪ್ರಭಾವವು ಸಾಧ್ಯ- ಆದೂ ಅಲ್ಲದೆ, ದೃಶ್ಯದೆ ರಚನೆಯು ಕವಿಗಿಂತಲೂ 
ಹೆಚ್ಚಾಗಿ ರಂಗಶಿಬ್ಬಿಯ ಕೆಲಸ (ಉ೫ಾ- ೭೪): [ ಸಂ. ರಂಗಶಿಲ್ಪಿನ್‌ 1 
ರಂಗಶೀರ್ಷ (ನಾ). ಪ್ರಾಚೀನ ರಂಗಸ್ಥಳದಲ್ಲಿ ನಟರು ಅಭಿನಯಿಸಲು 
ಉಪಯೋಗಿಸುತ್ತಿದ್ದ ವೇದಿಕೆ: ” ನಾಟ್ಕರಂಗ : ಇದರಲ್ಲಿ 
೮ x ೩೨ ಹಸ್ತಗಳ ಅಳತೆಯಲ್ಲಿ ಎರಡು ಭಾಗಗಳಿದ್ದು ಹಿಂದಿನ ಭಾಗವು 
ಜಗಲಿಯ ಹಾಗೆ ಸುಮಾರು ಒಂದು ಮೊಳ ಎತ್ತರವಾಗಿರುತ್ತದೆ; ಇದಕ್ಕೆ 
“ ರಂಗಶೀರ್ಷ ” ವೆಂದು ಹೆಸರು (ತಂತಾಲಿ- ೨೬)- [ಸಂ.] 
ರಂಗಸಜ್ಜಿಕೆ (ನಾ)- ೧. ನಾಟಕದ ಅಭ್ಯಾಸ; ರಂಗತಾಲೀಮು : 
ಗೋಖಲೆಯವರು . . . ಏಕುಂತಸ್ಕಳದನ್ಲಿ ತಮ್ಮ ಭಾಷಣಗಳ ಸಾಭಿನೆಯ 
ವಾದ " ರಂಗಸಜ್ಜಿಕೆ * ಮಾಡುತ್ತಿದ್ದರಂತೆ (469: ಒ). ೨. ಇ. ರಂಗ 
ಪರಿಕರ ; ಈಚೆಗೆ ನಾಟಕಗಳ ರಂಗಸಜ್ಜಿಕೆ ತುಂಬಾ ಅಚ್ಚುಕಟ್ಟುಗಿರುತ್ತದೆ 
(ರೂಢಿ) [ರಂಗ 4 ಸಜ್ಜಿಕೆ, ] 
ರಂಗಸಾಮಗ್ರಿ (ನಾ). ಇ. ರಂಗಪರಿಕರ : 
ಭೂಷಣಗಳೇ ದಲಾದ ರಂಗಸಾಮಗ್ರಿ, 
ಸೇರಿವೆ (60೫: ೩೪ ೮೨0) [xo] 
ರಂಗಸಾಲೆ (ನಾ): ನಾಟಕರಂಗ ; ನಾಟ್ಯವೇದಿಕೆ : ನಾನು ಬಡವಿ ಆತ 
ಬಡವ , , . ಹತ್ತಿರಿರಲಿ ದೂರವಿರಲಿ ಅವನೆ ರಂಗಸಾಲೆ (ಕಾರಂ- 8೯-೬). 
[ರಂಗೆ 4 ಸಾಲ್ಮೆ 


** ರಂಗವಳಿಗಳೆನೆ ಪಿವಿದುಮಡೆಂಗಾಯ್ತ 
[7] 


ಇದರಲ್ಲಿ ಫರದೆಗಳು. 
ಶೆ. 


ದೃಶ್ಯೋಪಕರಣಗಳೆಲ್ಲವೂ 


ಮಹತ್ಕಾರ್ಯಕ್ಕೆ 'ರಂಗಸಿವ್ಮ ತೆ 'ಮಾಡುತ್ತಿರ. 
[ಸಂ. ರಂಗಸಿದ್ಧ ತಂ] 

ರಂಗಸ್ಮಲ, ರಂಗಸ್ಥಳ (ನಾ). ೧. = ರಂಗಭೂಮಿ ೧: ನೆಟರಿಗಾಗಿ 
ಒಂದು ಎತ್ತರದ ರಂಗಸ್ಥಲ, ಶ್ರೋತೃಗಳಿಗಾಗಿ ನೆಲ.(ಕಾರರ- ೫೭೩) 
ರಂಗಸ್ಥಳ; ೧. ರಂಗಸ್ಥಳೆದೆ ಮೇಲೆ ದೊಡ್ಡದೊಂದು ರತ್ನಗಂಬಳಿ 
ಹಾಸಿತ್ತು (ಕಾಳೆಕು- 030)- ಪಿ. ವೇದಿಕೆ, ಎಗಲಿ: ಮೂಡುವನು ರವಿ 
. ೬ ೬ ಮೂಡಣ ರಂಗಸ್ಕಳದಲಿ ನೆತ್ತರು ಮಾಡುವನು (ಕ್ಯ 3-0)- [ಸಂ.] 

ರಂಗಸ್ಥಳ " ರೆಂಗಸ್ಮಲ ' ನೋ: 

ರಂಗಳಿಸು (ಕ್ರಿ). ೧. ನೀರು. ಹಾಲು, ಜೇನುತುಪ್ಪ ಮೊದಲಾದುವು 
ಗಳಲ್ಲಿ ಔಷಧಿಯ ಪುಡಿಯನ್ನು ಕದರು : ಇವುಗಳ ಅರೆದು ಹು 
ರಂಗಳಿಸಿ , . . ಬೆಳಿಗ್ಗೆ ತೆಗೆದುಕೊಳ್ಳುವದು (ಉಮುಕಾ- ೨೬) ; ಆ ಹಾಲಿಗೆ 
ಈ ಪುಡಿಯನ್ನು ಸೇರಿಸಿ ರಂಗಳಿಸಿ ಕೈಯಲ್ಲೆತ್ತಿಕೊಂಡಳು (ಕುಸುತು. ೨೬)- 
ನಿ. ಅಂಗೈಯಲ್ಲಿ ಯಾವುದಾದರೊ ಸಣ್ಣ ವಸ್ತುವನ್ನು ಇಟ್ಟು 
ಹೊಳಪು ಬರುವಂತೆ ಬೆರಳುಗಳಿಂದ ತಿಕ್ಕು: (೪. ಹಿ. (ಆಲಂ) 
ನಾಶಮಾಡು : ಕಂಗಳಲಿ ಕಿಡಿಸೂಸಿ: ಕರಿಖಳ ಮಂಂಗ್ಗಡೆಯ ಶಿವಭಟರ 
ಗಬೆಯಿಂದ ರಂಗಳಿಸಿ ಸಂಗರದೊಳೆರಗುತ . . . ಐತರೆ (690೫: ೨೯-೨೦). 

[7 + ಎ. ಇಸ್ಕ್ಯು/ತೆಲು. ರಂಗಲಿಂಚು- ರಂಗರಿಂಚು ] 

ರಂಗಾಜೀವ (ನಾ). ೧.. ಬಣ್ಣದ ವೃತ್ತಿಯಿಂದ ಜೀವಿಸುವವನು ; 
ಬಣ್ಣಗಾರ ; ಚಿತ್ರಕಾರ: . “ರಂಗಾಜೀವಃ, ಚಿತ್ರಕೃತ್‌ -- ಈ ೨ 
ವ್ಯಾಲ್‌ಗಾಜಂ [ಬಣ್ಣಗಾಜಂ, ಚಿತ್ರಕಾರೆಂ]” (ತಕಾಯು. ೯೭-೪೩೭). 


೭೫೪೧ 


ರಂಗು 


೨. ರಂಗಭೂಮಿಯ ಮೇಲೆ ನಟನೆಮಾಡಿ ಜೀವಿಸುವವನು ; 
ನಟ, [ಸ9, 

ರಂಗಾಣಿ (ನಾ). ಚಿಕ್ಕಮಕ್ಕಳ ಒಂದು ಬಗೆಯ ಆಟಿಕೆ; ಗಿಲಿಕೆ: 
ಆಳು ಮಗುವಿನ ಬೆಳ್ಳಿಯ ರಂಗಾಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು 

5] ಇಂದಕ್ಕನೆ ಬಳಿ ಬಂದ (ಸಶಕ್ತ - ೦೨೬). [- ತುಳು, ರಂಗಾನಿ; ರಂಗಣಿ] 

ರಂಗಾರಿ, ರಂಗಾರೆ (ನಂ). ಬಣ್ಣದ ಕೆಲಸ ಮಾಡುವವನು; ಬಣ್ಣಗಾರ : 
ನಾನಾಬಗೆಯ ಕೈವಾರಿ ಶಿಲ್ಪಿಗರು ರೆಂಗಾರಿ ಚಿತ್ರಿಗರು (89ರ. ೨೬-೪೬) ; 
ರಂಗಾದಿಗಳು ಮುಂಡಾಸು ಶಲ್ಲೆ, ಫಡಿಕಿ ಮುಂಕಾದ ಬಿಳಿವಸ್ಟ್ರಕ್ಕಿ ಬಣ್ಣ 
ಕೊಡುವರು (ಕಳಗೆ. 08೩)... ರಂಗಾರೆ ; 'ರಂಗುಹಾಕುವವನು ; 
ಬಣ್ಣಗಾರ ; ರಂಗಾರೆ (yor. ಇಂಕಪಿ)- 

[ + ಹಿಂ. ರಂಗಾರಾ; ಮರಾ. ರಂಗಾರೀ./ಸಂ. ರಂಗಕಾರ ] 

ರಂಗಾರೆ *ರಂಗಾರಿ' ನೋ. 

ರಂಗಾವಲಿ "ರಂಗವಲಿ” ನೋ. 

ರಂಗಿಗೆ (ನಾ). ಬಣ್ಣಗಾರ : ಸ್ಪಟಿಕದ ಘಟದೊಳಗಿದ್ದ ಬಹುರಂಗಿಗರಂತೆ 
ಎನ್ನಂಗಮಯ ನೀನಾಗಿ ಹಿಂಗಲೇಕೆ (ರೋನಿ: 09-23). 

[ರಂಗು + -- ಇಗ] 
ರಂಗಿಣಿ (ನಾ). ೧- ಒಂದು ಬಗೆಯ ಗಿಡ: ನೀಲಿಗಿಡ : 


“ನೀಲಿ ರಂಗಿಣಿ 


ಯಕ್ಕೈ (ಕಂಕಣ: ೩೯), ೨. ಒಂದು ಬಗೆಯ ಮುಳ್ಕುಗಿಡ; 
“ಮುಹಾಶತಾವರೀ” (ಶಂತಿತ- ೨49): [ಸಂ- ರಂಗಿಣೀ] 


50, ರಂಗಿಸು (ಕ್ರಿ). ೧. ಬಣ್ಣಕೊಡು : ರಂಗುಗೊಳಿಸು ; ಏಕಾವಳಿಯ 


ಮುಂತ್ತಿನೊಳುವೆಳಗು ಬೆಳುದಿಂಗಳ ರೇಗಿಸಲು ಶೃಂಗಾರನಿಧಿ ಸೌಂದರೇಂದ್ರಂ 


ಚಿಂದಂಟಿಯಿನಿದೆನೆ ಮೋಹತರಂಗಿಣಿವೇಳ್ವೆ 
(ನೋತತ- ೦-೬೬). ೩. ಹೊಳೆ ; ಪ್ರಕಂಶಿಸು : ರಂಗಿಸುವನರ್ಥ್ಯರತ್ನದ 
ಪುವುಗೆಯ ತೊಟ್ಟು (ಂಂಗತ್ಳಿ: ೬೬-೨೩). ೪. ಉತ್ಸಾಹಗೊಳ್ಳು; ಉಬ್ಬು; 
ರಂಗಿಸಿದಂ: ರಾಗಿಸಿದಂ, ಭೋಗಿಸಿದೆಂ (ಕನುಡ ೬೪ ಶ್ರಯೋ) ; ರಂಗಿಸುತ 
ಮೊನೆಗುಣಿಸುತ್ತಂ ಸಂಗಡಿಗರಂ ಹಿಂಗಿಸುತ ತನ್ನಂಗವಂ ತಾನೇಜಲಿಳಿಯಲು 
ನೋಡುತಾಡುತ್ತ (28ಫು- ೨೬-೦೨). ೫. ಉದ್ವೇಗಗೊಳ್ಳು : (1)- 
೬. ಕರಗು; ದ್ರವಿಸು : ತಿಂಗಳೆ ಬೆಳಗು ಸೋಂಕಲು ಊಡೆ ಶಶಿಕಾಂತ 
ರಂಗಿಸುವಂತೆಮ್ಮು ನೃಷನ ಕಂಗಳ ಪ್ರಭೆ ತುಗಲೊಡನೆ ಕಾಂತೆಯರೆಂತರಂಗ 
ವೊಸರುವುದು (ಕರತ. ೬-೫೬). [ರಂಗು + - ಇಸು] 
ರೆಂಗು (ನಾ)- ೧. ಬಣ್ಣ; ವರ್ಣ: “ರಂಗು _. ರಂಗ ಎ ಬಣ್ಣ” 
(ಕರ್ಯಕೋ- 4೭); ನಸುಬಿರಿವ ಕುಸುಮಕೆ ಸುಗಂಧ ರನ್ನಕೆ ರಂಗು ದೊರ 
ಕೊಂಡ ಮಾಳ್ಕೆಯಿಂ ಪಸರಿಸಿದುದೆಳೆಷವ್ವನ (ಇ೪ಿರಪು- ಓಡ); ಪೊಂಗೆ 
ಪೊಸಮಿನುಗು ರನ್ನಕೆ ರಂಗು ಸುಧಾರುಚಿಗೆ ಜೊನ್ನಮವಿನಾಭುವಂ ಸಂಗಳಿಸಿ 
ಮಿಸುಪ ತೆಜದಿಂ ಕಂಗೊಳಿಪುದು ಭಕ್ತಿ (ರೃತ್ಠಂ. ೫:೬) ; ಗುಲಾಬಿಯ ' 
ರಂಗು ಮೂಡುವೆಣ್ಣಿನ ಕೆನ್ನೆಗಳಲರಳಿ ಕೆಂಪೇರೆ (ಕತ್ರಾಂಗ- 1೬-090). 
೨. ಕೆಂಪುಬಣ್ಣ; " ರಂಗುದುಟಿ ' ಪರಾ. ಹಿ. ಶೋಭೆ; ಕಾಂತಿ; 
ಕಳೆ : "ಒಜಪಿನೊಳ್‌ ಕಾಂತಿಯೊಳ್‌ ರಮ್ಯದೊಳ" ರಂಗೆನಿಕು” (6ನ 
೪): ' ರಂಗುಮಾಣಿಕ' ' ರಂಗುವಹೆ ' ಪರಾ. ೪. ಆವೇಶ ; 
ಉದ್ರೇಕ : ಆವೇಗ : ಒಗ್ಗಾಲಿಯು . - - ರಂಗಿನಲ್ಲಿ ಮಾತಾಡುತ್ತಿದ್ದ 
(ಕಂತಶು- ೦೪). ೫. ಸಡಗರ; ಉತ್ಸಾಹ:  ತುಂಗಮಣಿಶಿಖರಂಗಳಲಿ 
ದಿವಿಜಾಂಗನಾಜನ  ಹೇಮಕೃತಪೀತಂಗಳಲಿ ಕುಳ್ಳಿರ್ದು ನವರಸಮೊಗಲು 
ವೀಣೆಗಳಾ : ರಂಗುರಕ್ತಿಗಳಿಂದ ಬಾಜಿಪ ಸಿಂಗರದ ಶಿಲೆ ಕರಗಿ ವಿವಿಧ 
ಮಖಂಗಳಲಿ ರುರಿಯಾಗಿ ಸರಿವುತಲಿರ್ಪವೆಲ್ಲೆಡೆಯ (ಕಂಡ. ೦-೨-೪). 


46 


ರಂಗುಗೊಳಿಸು ೭೫೪೨ 


'ರೆಂಗುಗೊಳಿಸಂ' ಪರಾ. ೬. (ನಾಟಕ, ಗಾಯನ, ನೃತ್ಯ ಮೊದ 
ಲಾದುವುಗಳಂಥ) ಮನರಂಜನೆಯ ಒಂದು ಪ್ರಕಾರ: ರಾಜರು 
ಸೆಂಗೀತ್ಮ ಸಾಹಿತ್ಯ; ನಾಡು, ರಂಗು ಮುಂತಾದುವುಗಳಲ್ಲಿಯೇ ಆಸಕ್ತ 
ರಾಗಿದ್ದರು (೬8೪. 88); ದಿನಂಪ್ರತಿ ನಾಚು. ರುಗು . , ಎ. ಅನೇಕ 
ಸಮಾರಂಭಗಳು ನಡದೇ ಇದ್ದವು (ಹಂಜ. 060). ೭. ಲಾವಣಿಯಲ್ಲಿ 
ಒಂದು ಬಗೆ: “ರಂಗು ' ಎಂದು ಹೆಸರಾದ ಶೃಂಗಾರಪದಗಳು 
ಇನ್ನೊಂದು ಜಾತಿ 1--ರಾವಣಿಗಳಲ್ಲೆಲ್ಲ ಇದೇ ಬಹಳ ಸ್ವಾರಸ್ಯವಾದುದು 
ಈ ರಂಗುಲಾವಣಿಗಳು ಬಹುಶ; ತಮಿಳಿನ ಕಡೆಯಿಂ 
ಸಂಶಾನವಿರಬಹುದಂ (ಕರ್ಕಾಸಂ. ೩೪). 
ರಂಗಾಗು ಎ೧. ಬಣ್ಣವೇರು: ಕಾಂತಿಯಿಂದ ಕೂಡ: 
ಕಣ್ಣ ನೋಟ, ಯಾವಾಗಲೂ ರಂಗಾಗಿರುತ್ತಿದ್ದ ಆ ತುಟಿ ಎಲ್ಲು - ಅವನ 
ಸಭ ಉತ್ತರವನ್ನು ನಿರೀಕ್ಷಿಸಿಯೇ ಇರುತ್ತವೆ (£30: ೫: ೯೮೯). 
ಪಿ. ಉತ್ಸಾಹಪಡು : ಕವಿಯ ವಿಷೆಯವಾಗಿ ಅವಳು ರಂಗಾಗಿ 'ಮಾತ 
ನಾಡುತ್ತಿದ್ದೆಳು (60೫: 0೩೪). ರಂಗಿನ ನುಡಿ ಎ (ಆಲಂ) ಬಣ್ಣದ 
ಮಾತು; ಬಿನ್ನಾಣದ ನುಡಿ ; ನೀನು ಹನುಮಣ್ಣನ ರಂಗಿನ ನುಡಿಗಳಿಗೆ 
ಮನಸೋತು ನಿನ್ನ ಆತ್ಮವನ್ನು ಅವನಿಗೆ ಮಾರಿಕೊಂಡೆ (ಹಾಕುತ್ತ. 3). 
[+ ಪಾರೆ. ಹಿಂ. ಮರಾ, ರಂಗ್‌./ಸಂ. ರಂಗ] 
ಶೆಂಗುಗೊಳಿಸು (ಕಿ). ಉತ್ತೇಜನ ನೀಡು; ಹುರುಪುಗೊಳಿಸು : 
ನಪಲುಪಿಸಿ ಕೆಲವರಂ ಚಮರಂಗದಾ ಟದೊಳ್‌ ರಂಗುಗೊಳಸಿ (ಸೌಗಂಧ 
೬-೦): [ರಂಗು ... ಕೊಳ್ಳಿ 4+ -ಇಸ್ಕು] 
ರಂಗುದುಟಿ (ನಾ). ಕೆಂಪುಬಣ್ಣದ ತುಟಿ ; ಚೆಂದುಟಿ : ರಂಗುದುಟಿ 
ಸೆಳ್ಳುಗುರು ಬಳಲ್ಮುಡಿ ನಾಡೆ ನಳಿತೋಳು (65ರ. 0೦೯); ಪೊಂಗೊಡ 
ಮೊಲೆಗಳ ನೋಡುದನಪ್ಪುವ ರಂಗುದುಟಿಯ ಕಚ್ಚಿ ಪೀರ್ವ (ಕರಕ. ೪0-೬೪); 
ರತ್ನದಂತೆ ಬೆಳಗುವ ರಂಗುದುಟಿಯ . , . ರವಿಕೋಟಿಪ್ರಭೆಯ್ಯತೆ 
ರಾಜಿಸುವ ರಾಜಾಧಿರಾಜ ನಮ್ಮ ಅಖಂಡೇಶ್ವರನು (6ಜರರೇ. ೨6೨-೨೫). 
[ರಂಗು 4. ತುಟ] 
ರೆಯಬಾಟ್‌ (ನಾ). ಕೆಂಪುಬಣ್ಣದ ಬಾಳೆ ; ಚಂದ್ರಬಾಳೆ ; ಪೂ 
ಪೊಂಬಾಟಕಿಯ ಚೆಂಬಾಟ್‌ಯ ರಂಗುಬಾಟಕಿಯ ತೋಟಂ 
6000-39). [ರಂಗು 4 ಬಾಲ] 
ರಂಗುಮಾಣಿಕ (ನಾ). ಪ್ರಕಾಶಮಾನವಾದ 
ಮಾಣಿಕ್ಯ :: ಮಂಗಳಂ ಜಯಮಂಗಳಂ 
ಶ್ರೀರುಗನಿಗೆ. ರಂಗುಮಾಣಿಕದುಂಗುರದವಗೆ (ಪ್ರರಂದ-. 9-30-3); 
ಗಗನಮಣಿ ಪಶ್ಚಿಮಾಂಗನೆಯ ಬೈತಲೆಯ ರಂಗುಮಾಣಿಕದಂತೆ ಕಣ್ಣೆ 
ಕಾಣಿಸುತಿರ್ದುದಸ್ತ ಗಿದಿಮುಸ್ತ ದೊಳು (ಕೈಮಿರಾ, ೪-9). 
ರಂಗುಮಾಣಿಕದೂಬುಲ -. ಮಾಣಿಕ್ಯದಂತೆ ಕೆಂಪಾದ ತಂಬುಲ : 
ಚುಂಬನಗೊಟ್ಟು ಚುಂಬಿಸಿ ರಂಗುಮಾಣಿಕದಂಬುಲವಿತ್ತು. ಮುದ್ದಿಸಿದ 
(ನೋಡತ. 4೩-೪೯). [ರಂಗು .(. ಮಾಣಿಕ] 
ರಂಗುವಡೆ. (ಕ್ರಿ). ಕಾಂತಿಯನ್ನು ಹೊಂದು ; ಬಣ್ಣವೇರು; ಸಡಗರಿಸಿ 
ದರು ಬಾಣಜಿಯ ಹರ್ಮ್ಯದಿ ರಂಗುವಡೆದ ಮಾಣಿಕೃಮೆಯ್ವೆಳಗು, 
ಸೊಡರಿನೇಳ್ಸೆಯ ಹೊನ್ನ ಕಳಸಂಗಳಾಕಾಶದೆಡೆಯಲ್ಲಿ ಜಗಜಗಿವಂತೆ 
(ಶೋಹತ- ೩9-(); ರಂಗುವಡೆದ ಪವಳದ ತೋರಣದ ಕಾಂತಿ ಕಂಗೊಳಿಸಿ 
ದವು ಬೀದಿಯಲಿ (ಕಂತು. ೨೦-0೬). [ರುಗು 4 ಪಡೆ] 
ಶಂಗುವಾಲ (ನಾ). ಒಂದು ಬಗೆಯ ಗಿಡ; ಅರುಟಾಳ : **ಆರಿಷ್ಟಃ, 


16 


(ರಾಮಕ್ಕ. 


ಕೆಂಪುಹರಳು, 
ಗಂಗೆಯ ಪಡೆದೆ 


ಫೇನಿಲ। _ ೨ ರಂಗುವಾಲದ ಗಿಡ” (ರ್ಯಾಂಿ- ೦೦)- [72] 
ರಂಗುವಿಡಿ (ಕ್ರ). ಕೆಂಪುಬಣ್ಣವನ್ನು ಹೊಂದು ; ಕೆಂಪಾಗು : [ಆ 
ಶೃಂಗಾರಶಾಲಿಯ ಕೋಮಲಗರ್ಭದ ರಂಗುವಿಡಿದ ಮೊತ್ತದುತೆ 


ಜಂಘೆಗಳಿಂದ ರಾಜಿಸುವನಾರೀತನ ಸಂಗಕೆಳುತೆನ್ನ ಮೌನವು(ಕುನಶಿ: ೯-೦೦೬) - 
[ರಂಗು 4 ಪಿಡಿ] 

ರಂಗುವೆಜು (ಕ್ರಿ). ಕಾಂತಿಯನ್ನು ಪಡೆ; ಶೋಭಿಸು ; ರಂಗ ನಿನ್ನಯ 
ಪೊಡೆ ಕಣ್ಗಳ ಮಂಗಳ ಸಿಂಗಾರ ತ್ರೈಜಗತ್ತಿಂಗೆ ರುಗುವೆತ್ತಾಳ್ವ ನೆಯೆನಲದು 
ಎನ್ನಂತರಂಗದೊಳುವಗಮಿರ್ಕೆ (ಶತಸ30- ೨-೮)- [ರಂಗು ಎ ಪೆಜ್ಕು) 

ರಂಗೇರು (ಕ್ರಿ). ೧: ಬಣ್ಣವೇರು ; ರಂಗಾಗು : ಇಗೊ ಸಂಜೆ: ಸಖ, 
ಚೆಂಬೊಗರಿಂ ರಂಗೇರಿಹ ಜಲ! ಬ್ಹಮಂಖ , .. ಶಿಶುಚಂದ್ರನ ನಗೆ 
ನಗುವಳು (ಗಕೇಕ- ೩೦-೨); ಅವನಿಗೆ ಇದ್ದಕ್ಕಿದ್ದಂತೆ ಮುಖ ರಂಗೇರಿತು 
(6ಂಕೂ: ೬೯): ೨. ಕಳೆಗಟ್ಟು; ರಂಜಿಸು: ಹೆಚ್ಚು ಜನ ಇದ್ದಣ್ಟೂ 
ಆಟ ರಂಗೇರುತ್ತದೆ (40ಕೋ.- 1, ೭೦೪), 

[ರಂಗು + ಏರು (ಇ ಏಲ್‌) 

ರಂಗೋಲಿ ' ರಂಗವಲಿ "ನೋ. 

ರಂಗೋಲೆ * ರಂಗವಲಿ ' ನೋ. 

ರಂಚೆ " ಜಿಂಚೆ ನೋ: 

ರಂಚೆಗಾಣು (ಕ್ರಿ)- (?) : ಪಂಚವಿಂಶತಿತತ್ವರೂಪದ ಸಂಚವಲಯದೆ 
ನೀತಿವಖಖದಲಿ ರಂಚೆ [೫ 8. ದಿಂ ಅಂಚೆ)ಗಾಣದೆ. ಸಗುಣಮಯ ನೀಹಾರ 
ದಲಿ ಮುಳುಗಿ ಮಿಂಚುವೆಳಗಿನ ಬಳಕೆಯಲಿ ಮನಮುಂಚಿ ಮೈ ಗೊಂಡಳಲು 
ವಾತುಮವಂಚಕರು ನೀವ್‌ ಪಶುಗಳೆಂದರೆ ಬೇದವೇಕೆ (ಕಾಳ ೬-2೭) 

[ ರಂಚ್ಯೆ 4 ಕಾಣು (ಕಾಣ್‌) ] 

ರಂಜ, ರಂಜಿ, ರೆಂಜೆ (ನಾ). ಒಂದು ಬಗೆಯ ಗಿಡ ಮತ್ತು ಅದರ 
ಹೂವು ಪಗಡೆ ; ಶಶಿಮುಖಯೋರ್ವಳು ರಂಜದೆಡೆಗೆ 
ಕುಸುಮರಂಜಿನಿಯಿಂದೆಂಬ ಪೊಸರಾಗವ ವಾಡೆ (mss 3-4) ; 
ಗರುಡಾಚಾರ್ಯನಲ್ಲಿ ರಂಜ. ದಾಸಾಚಾರ್ಯನಲ್ಲಿ ಮಂದಾರ; ದುರ್ಗಾಭಟ್ಟ 
ನಲ್ಲಿ ಶಂಖಪುಷ್ಪ, ಬಿಲ್ವಪತ್ರೆ (44೫ರ: ಟಿ. ರಂಜಿ ; ಕುರವಕ ಬೇಲ 
ರಂಟಾಳ 2ರಿಸ ರುಜಿಯ ಗೋಳಿ ಲೊದ್ದೆಸೆಲುಕವಾದಿ ಮೆರೆವ ಕಮ್ಮರವನು 
ಕಂಡ (ಕ್ಯಾತತ- 00-09). ರೆಂಜೆ ; ಬೊಗಸೆ ಬೊಗಸೆ ರೆಜ ಮತ್ತು 
ಸುರಗಿಯನ್ನು ಇಲ್ಲಿ ಸಂಗ್ರಹಿಸುವುದು ಸಾಧ್ಯವೇ ? (ಲ. «)- 

[ದೇ.8 ತುಳು. ರೆಂಜ, ರೆಂಜಿ, 'ರೆಂಜಿ: ರೆಂಜಿಯಿ) 

ರಂಜಕ್ಕ (ಗು). ೧. ಬಣ್ಣಹಾಕಿದ.. ೨. ಸಂತೋಷಗೊಳಿಸುವ, 
೩. ಚೆಲುವಾದ ; ಮನೋಹರವಾದ- (ನಾ: ೪. ಅಂದ; 
ಶೋಭೆ : ಮಾಯದ ಬೊಂಬೆಯ ಮಾಡಿ ಕಂಗಳಿಗೆ , ಕಾಮನ ಬಾಣವ 
ಹೊಡಿ ನಡೆ ನುಡಿಯೊಳಗೆ ರಂಜಕದ ತೊಡಿಗೆಯನೆ ತೊಡಿಸಿ , , . ಸಂದೇಹ 
ದಲ್ಲಿ-ಸತ್ತು ಹುಟ್ಟುವ ಈ ಭವಬಂಧನಿಗಳಿತ್ತ ಬಲ್ಲರೋ ಈ ಶರಣರ ನೆಲೆಯ 
(6816: ೪: ೫೬-೩೫)... ೫. ಆಕರ್ಷಕವಾದುದು ; ಮನೋಹರ 
ವಾದುದು: ಜೀವನ--ನಿಸರ್ಗಗಳನ್ಲಿಯ ಮನೋಧರ್ಮ. . ,ಇವುಗಳೊಳ 
ಹೊಕ್ಕು ನೋಡುವ ರಂಜಕವೂ ರಮ್ಮವೂ ಆದ ಪ್ರಯತ್ನ ಮೊದಲಾಯಿತು 
(ಸತಗ: 00೩)... ೬. ಸಂತೋಷ ನ್ನ್ನ ೦ಟುಮಾಡುವಂತಹುದು ; 
ಆನಂದಗೊಳಿಸುವಂತಹುದು ; ನಾಲ್ಕಭಿನಯಮುಂ ಸಕಲಪರಿ:ಷಹಮೆನೆ 
ರಂಜಕಮಾದುವು (68ಫ. ೫) : ಏನು ಮಾಡಲಯ್ಯ . . . ರಮ್ಮಣೇರ 
ರಂಜಕದ ನುಡಿಯನ್ನು ಕೇಳಿ... ತೋಹಿಸುವ ಕರ್ಣೇಂದ್ರಿಯಕೆ (ಕನಕ 

€ ಅಂಜದಿರು ಗಂಧರ್ವ ತಮ್ಮದು ರಂಜಕದ ಮಾತಲ್ಲ ನಿನ್ನನು 

ಭಂಜಿಸಲು ಬಂದವನನಟ್ಟುವೆ ನಿನ್ನೆ ರಕ್ಷಿಸುವೆ (ಕೋಗಯ, 00-9೬). 
೭. ಮನವೊಲಿಸುವಂತೆ ಮಾತನ್ನಾಡುವವನು ನ ರಂಜಿಸುವವನು ; 
ಮುನ್ನಿನ ಪುರಾತನರ ನೆನೆದು ಧನ್ಯನಾದಹೆನೆಯ ಮಾತಿನ ರಂಜಕರನೇನೆಂಬೆ 
(24: ೬೩೮): ರೆಂಜಕೆರು ಪಾಂಡವರು ನಿನ್ನನು ಭುಜಿಸುವರಾವಗದಲಿ 
(ಕನಾ. ಅ-83), ೮. ಒಂದು ಬಗೆಯ ಗಂಧ ; ರಕ್ತಚಂದನ: [ಸಂ.] 


ಯ್ದ 


ರಂಜಕ್ಕ 


ರಂಜಕ್ಕ (ನಾ): (ಸಿಡಿಮದ್ದು. ಬೆಂಕಿಕಡ್ಡಿ ಮುಂತಾದುವನ್ನು ತಯಾ 
ರಿಸಲು ಬಳಸುವ) ಒಂದು ಬಗೆಯ ಅಲೋಹಮೂಂಧಾತು : 
ಮತ್ತೊಂದು ಕೋವಿ ರಂಜಕ ಮಾತ್ರ ಹತ್ತಿ ೬ ಆ ರಂಜಕದ ಕಿಡಿ ಹಾರಿ 
ಸುಟ್ಟಿತು (ಕಾಶೇಂತ್ರ- ೨೬೬) ; ಸುರಜನಕ, "ಗಂಧಕ, ರಂಜಕ. - , ಕಬ್ಬಿಣ 
ಮೊದಲಾದ ನಿರವಯವವಸ್ತುಗಳು ಸಸ್ಯಗಳ ಆಹಾರದ ಘಟಕವಸ್ತುಗಳು 
(ಸಾತ: ೬) ; ರಂಜಕದ ಅಭಾವದಿಂದ ಮೂಳೆರೋಗೆವಾದ _ ಹಕ್ಕಿರೋ 
ಸಂಭವಿಸುವುದು (ಗೃಶಪಿ- 30)- [ + ಪಾರ. ಹಿಂ. ಮರಾ. ರಂಜಕ ) 

ರಂಜಕಿ (ನಾ)- [ಸಂಗೀತ] ಮಧ್ಯಮಸ್ವರದಿಂದ ಹುಟ್ಟುವ ನಾಲ್ಕು 
ಶ್ರುತಿಗಳಲ್ಲಿ ಒಂದು : ರಂಜಕಿ ಪೂರ್ಣಿ ಅಲಂಕಾರಿಣಿ ವಾಯೆಯೆಂಬ 
ನಾಲ್ಕು ಶ್ರುತಿಗಳೇ ಮಧ್ಯ್ಮಮಸ್ವರದಿಂ ಪುಟ್ಟಿದವು (ಕೀಳ. ೨೩3)- 

[ಸಂ, ರಂಜಕಿ:] 

ರಂಜಣಿಗೆ, ರಂಜಳಿಗೆ (ನಾ). ೦- (ಪನ್ನೀರು. ಗಂಧ ಮುಂತಾದುವು 
ಗಳನ್ನು ತುಂಬಿಡುವ) ದೊಡ್ಡಪಾತ್ರೆ ; ಕೊಪ್ಪರಿಗೆ : ಚಂದನವಾರಿ 
ಪೂರಮಪ್ಪ ರಜತದ ರಂಜಣಿಗೆಗಳಿಂ , , . ಕಣ್ಣೊಳಿಸಿ (ಕುನೂ. 
8-03೭ ನ) ; ಲೃಳಿತಮಣಿರಂಜಜೆಗೆಯೊಳಗುಜ್ಜ ತವ ಸಾದುಜವಾದಿ 
ಕರ್ದಮ ಬಳಿಸಿತೆನಲಿನ್ನುಳಿದುವನು ವರ್ಣಿಸುವನಾರು (ಕರಂತ ೩-೨೪) ; 
ಸದ್ಮೋಘೃತದ ರಂಜಣಿಗೆಗಳ ಸಾಲಿಳುಹಿದವು ಪಾನರಸಾಯನಾದಿಗಳ ರುಗ 
ರುಗಿಪ ಹೊಂಗೊಪ್ಪರಿಗೆಗಳ ಬಗೆ ವಿರಾಜಿಸಿತು (ತೊರರಾ, ೬-೩೩-೩೩)- 
೨. ದವಸಧಾನ್ಯಗಳನ್ನು: ತುಂಬುವ ಗುಡಾಣ : ಒಂದು ರಂಜಣಿಗ್ರೆ 

ಮನೆಯ ನಗನಾಣ್ಯಗಳನ್ನು ಇಡಲಾಗಿತ್ತು (ಸ್ಮೃತಿತ- ೨2೬). 

೬. ದನಕರುಗಳ ಹಟ್ಟಿ; ಕೊಟ್ಟಿಗೆ; ಈ ಹುಲ್ಲನ್ನು ರಾತ್ರೆ ಹಾಸಿಕೊಂಡು 

ನದ ರಂಜಳಿಗೆಬೊಳಗೆ ಬಿದ್ದುಕೊಳ್ಳುತ್ತಿದ್ದೆವು. (ನೂಿಮುಣ- ೦೬): ಬರೀ 

ಯಲ್ಲಿ ಎಂದಿನ ರಂಜಳಿಗೆಯಲ್ಲಿ ಕೂತುಕೊಂಡೆವು (ಮಾತ:ಉಾ- ೦೭೪). 
[<ಪ್ರಾ. ರಂಜಣ./ಮರಾ. ರಾಂಜಣೀ, ರಾಂರುುಣೀ) 

ರಂಜನ (ನಾ). ೧: ಬಣ್ಣಹಾಕುವಿಕೆ. ೨. ಬ! ರ್ಣ. ೩. ಸಂತೋಷ 
ವನ್ನುಂಟು ಮಾಡುವಂತಹುದು.. ೪. ಸಂತೋಷ ; ಅನಂದ: 
೫. ಕೆಂಪುಚಂದನ ; “ತಿಲಪರ್ಣೀ* ಪತ್ರಾಂಗಂ* ರೆಯನಂ: ರಕ್ತಚಂದನಂ, 
ಕ.ಚಂದನಂ - ೫ ಕೆಂಪುಬಣ್ಣದ ಚಂದನವೃಕ್ಷದ ಪೆಸರುಗಳು” (ಹಣ್ಮಂತ. 

[ಸಂ.] 

ರಂಜನಿ (ನಾ) ೧. ಒಂದು ಬಗೆಯ ಗಿಡ ; ನೀಲಿಗಿಡ. ೨. ಅರಿಸಿನ. 
೩. [ಸಂಗೀತ] ಒಂದು ರಾಗದ ಹೆಸರು: ರಂಜನಿ-39ನೇ ಮೇಳಕರ್ತ 
ಧರ್ಮವತಿ ಯಲ್ಲಿ ಜನ್ಯ (ಕಂಗಳು. ಬಂ): [ಸಂ. ರೆಂಜನೀ] 

ರಂಜನೆ (ನಾ). ೧. ಬಣ್ಣ ; ವರ್ಣ. ೨. ಮೆರುಗು ; ಕಾಂತಿ. 'ರೆಂಜ 
ನೆಗೈ' ಪರಾ. ೩. ಅಲಂಕಾರ; ಶೋಭೆ : ಸಗಣೆಯು ಬೆನಕಂಗೆ ಸಂಪಗೆ 
ಮರಳಲ್ಲಿ ಪೂಜಿಸಿದರೆ ರೆಂಜನೆಯಲ್ಲದೆ ಅದ ಗಂಜಳೆ ಬಿಡದಣ್ಣು [Cs 
೯0): " ರಂಜನೆವಡೆ' ಪರಾ. 9. ಉಲ್ಲಾಸ; ಸಂತೋಷ: ಆ 
ಮಾತು ಆ ಕಥೆ ಆ ನಗೆ ಆ ಬಗೆ ಮೆಚ್ಚುಮೊಲೊರೆವ ಕೌಶಲವು ರಂಜನೆ 
ಯಾಯಿತು ಸುತ್ತಣ ಜನರಿಗೆ (ಇ939ಕ- ೦೦-೩೬): [ಸಂ. ರಂಜನ] 

ರಂಜನೆಗೈ (ಕ್ರಿ): ಬಣ್ಣಹಾಕು : ಮುನ್ನುಳ್ಳ ಮಣಿಪುಂಜಮಂ ರಯಜನೆಗೈದು 
ತರವಟ್‌ದು ಸರಂಗೊಳಿಸಿ ನೆವೀನಕಂಠಾಭರಣವೆನಿಸುವಂತೆ (ಹೇಳ. ೨)- 

[ರಂಜನೆ 4 ಗೈ (ಎಕೆಯ್‌,)] 

ರಂಜನೆವಡೆ (ಕ್ರಿ)- ಶೋಭೆಯನ್ನು ಪಡೆ ; ಚೆಲುವಾಗು : ಭರೆತಮಿಳಿತ 

ದಿಂದಾ ನೀರ ಭಂಡಾರವು -ಪಿರಿದು ರೆಂಜನೆವಡೆದಿತ್ತು (ಶ್ರೀರಾಂ, ೦೨೫೪). 
[ರಂಜನೆ 4 ಪಡೆ] 
ರಂಜಳಿಗೆ " ರಂಜಣಿಗೆ ' ನೋ. 
ರಂಜಾನ್‌ " ರಮಜಾನು' ನೋ: 


[3 


ಆ 
ದರಲ್ಲಿ 


unr 


KC) 


೭೫೪೩ 


pO 


ರೆಂಡೆತನ 


ರೆಂಜಿ *ರಂಜ " ನೋ: 

ರಂಜಿಕೆ " ಜಿಂಜಿಕ್ಕೆ' ನೋ. 

ರಂಜಿತ (ಗು). ೧. ಬಣ್ಣ ಹಾಕಿರುವ. ೨. ಸಂತೋಷಪಡಿಸುವ ; 
ಆನಂದವನ್ನುಂಟುಮಾಡುವ : ರಂಜಿತಮಧುಮಧುಕರಚಯಮಂಂ ಜಿತ 

ನಾನಾಪ್ರಸೂನಚಯ (ಮಂ). . . ಕೊಯ್ದಳ(ಕೆತೃಳಿ- 6-64). ಸಂತೋಷ 
ಗೊಂಡ. (ನಾ). ೪. ಚೆಲುವಾದುದು; ಮನೋಹರವಾದುದು.[ಸಂ.] 

ರಂಜಿಸು (ಕ್ರಿ). ೧- ಹೊಳೆ; ಪ್ರಕಾಶಿಸು: ಅರ್ಥಾಭಾಸದನಕ್ಷರೆಸಾರ್ಥ 
ಮನುಚ್ಛರಿಸೆ. . . ರಂಜಿಸದ ವಳಿಕು ಮಣಿಯವೊಲಿರದೇ (81೨. ೦-0) ; 
ಚಕ್ರವಾಕದ ತಗಹು ಕೆಟ್ಟುದು ಹೇಳೆನಲು ರಂಜಿಸಿತು ದೀಪಾಳಿ (ಕುಳ್ಮಾರೋ. 
08-೩9). ೨. ಶೋಭಿಸು ; ಮನೋಹರವಾಗು : "ರಂಜಿಸು-ಶೋಧಾ 
ಯಾಂ, ರಾಗೇ ಚ (ಬಣ್ಣಹಾಕು)” (8ಬ) ; ಆವುದು ಚೆಲ್ಕುವೆತ್ಸು 
ರಂಜಿಸುಗುಮದರ್ಶದಂ ಸಮಜಾ ಭೋಗಿಸಿದಂ ಗುಣಾರ್ಣವಂ 
(ಕಂತಳಾ: 07-46) ; ಆತನೆ ಕಯ್ಕೊಳ್‌ ರಂಜಿಪಕ್ಷಾವಳಿ ನಡುಗಿದುದು 
(ತಾರಂಪೂ, ೭೩೬); ನವಾಕಾಶಸ್ತಟಿಕದ ಪಾವುಗೆಯಂ ಮೆಟ್ಟುತ್ತೆಅಕಿಯನ 
ಸೆಜ್ಜೆದನೆಗೆ ಬರ್ಪ ಸುದತೀಮಣಿ ರಂಜಿಸಿಳ್‌ (ಯಕ. ೨-೫೦)- ಸಿ 
ಉದ್ರೇಕಗೊಳಿಸು; ರಾಗಾವೇಶಗೊಳ್ಳುವಂತೆ ಮಾಡು ; ಒಸಗೆಗಮು 
ತ್ಲಾಹಕ್ಕಂ ಸಸಿಯುದಯಂ ರಂಜಿಪಂತೆ ಕಳ್ಳಂಗಂ - - « ಆ ತೆಅದಿಂ ರಂಜಿಸ 
ಲಕ್ಕುಮೆ (ರವರ್ಷನ್ಕು. ೪-೨0) ; ಉತ್ತೆಮರತಿಸಾಮ್ರಾಜ್ಯವ ಹರುಷದ 
ಮೊತ್ತದೆ ರಂಜಿಸಿ ಬೇಗ (ಕಂನಂ. 00-89). ೪. ಸಂತೋಷಗೊಳಿಸು ; 
ಹಿಗ್ಗುವಂತೆ ಮಾಡು : ವಿನಯಂ ಸಹಜಂ ಕೃತ್ರಿಮವೆನಿಸಿದವು ಇವೆರಡುಂ 
ನಿನಗೊಳವಾರಾರ ಮನಮುಮಂ ರಂಜಿಸವೇ (606. ೦೪-೬೩), ಸೊಕ್ಕಾನೆ 
ಕುದುರೆಯ ವೈಹಾಳಿಯಂಕಣದಿಕ್ಕೆ ಕಣ್ಮನಕೆ ರಂಜಿಸಿತು. (ಕೋತಕ- ೨-೩೩) ; 
ಸಜ್ಜಾತಿಸತಿಯರಿನಿಯರ ಸೆನ್ನಿಧಿಯೊಳು ಲಜ್ಜೆವೆರೆಸಿ ರಂಜಿಪುದು (106. 
&-4€). ೫. ಬೆಳಗಿಸು; ಪ್ರಕಾಶಗೊಳ್ಳುವಂತೆ' ಮಾಡು : ಸಶಿವನಾ 
ಪತ್ತುಗಳನಂತೋಡಿಸುವನಾಶುಪಾಶವಂ ಛೇದಿಸುವೆನೂರ್ರ್ರತಭಕ್ತಿಯಂ 
ರಂಜಸುವನನವರತೆ (04 ೩೪ -೬೪)- [ರಂಜನ 4 - ಇಸ್ಕು) 

ರಂಜು (ನಾ). ಧೂಳು; ರಜ: * ಕಾಲುರಂಜು ' ಪರಾ. [ರಜ] 

ರಂಜೆ “ಜುಂಚೆ' ನೋ: 

ರಂಟೆ `* ರೆಂಟೈ '-ನೋ. 

ರಂಡೆ (ನಾ). ೧: ಗಂಡನನ್ನು ಕಳೆದುಕೊಂಡಿರುವವಳು : ವಿಧವೆ: 
ಸುರಲೋಕಮೆ ಪಾಟಾದ್ಯೆ ಸರಸ್ವ್ರತೀದೇವಿ ರಂಡೆಯಾದೌ (ಗರ: 600); 
ಜೋಯಿಸನ ಮಗಳ್‌ ಪಸೆಯ ಮೇಲೆ ರಂಡೆಯಾನಳ್‌ (ರರ್ಮಾಮ್ಮ - 0೨-೩೪); 
ಅನ್ಯಕಾರಿ ಅತ್ತೆ ಗನ್ನಘಾತಕಿ ರೆಂಡೆ ಅತ್ತಿಗೆಯು ಎನ್ನ ಗೋಳು ಶಾನೆ ನಾಶ. 
ವೆಂದಿಗಹುದೊ (ಕಠಂದ. ೨-8೪-0, ೨. ಹಾದರ ಮಾಡುವವಳು ; 
ಸೂಳಿ; ಜಾರೆ: ರಂಡೆಯೊಳಂ ಭ್ರಷ್ಟೆಯೊಳಂ - -. ನೆರೆದೊಡಬುಗು 
ಮಾಯುಂ ಶ್ರೀಯುಂ (ಊರಿ: ೪-೪); ರಂಡೆ ರಜಕಾಂಗನೆ . . . ವೇರಡ 
ಗಿತ್ತಿಯೆರಿಬ ಪೆಂಡಿರ ನೆರೆಗೊಂಡೊಡಂದಟ್‌ಗೆ ಸಜ್ಜನವೆಂಡಿತಿ ಕೆಟ್ಟಳಿಂ 
ಬುದಂ (ಕೋಸು: 6-000); ರಂಡೆಯಾಸೆಗೆ ರಮಣಿಯಂದವ -ಕೆಡಿಸಿ 
ದಂತಾಯ್ತೂ (9380- ೩೪-೦). ೩. ಒಂದು ಬಯ್ಸುಳು: “ ನಾನು 
ಶಂಡೆಯೋ ? ನೀನು ರಂಡೆ” ಎಂದು ಗದರಿಸಿ, ಬಾಗಿಲು ಮುಚ್ಚಿ ಒಳಗೆ 
ಮಲಗಿಕೊಂಡಳು (ಜಕ್ಕತಾ- 00೪). ೪. ಒಂದು ಬಗೆಯ ಔಷಧೀಸಸ್ಯ 

[ಸಂ..ರಂಡಾ] 

ರಂಡೆತನ (ಸಾ)- ವಿಧವೆಯಾಗಿರುವಿಕೆ ; ವೈಧವ್ಯ : ಜಾಯಟ'ದಟ್ಟ 
ಮೆಬ್ಬಿಡಿಪ ಡಂಬಿಪ ರಂಡೆತನಕ್ಕೆ ಪೂಣ್ಣಭಿಪ್ರಾಯವೈ- * ಸಿಂಹನಂದೆಗಮ 
ನಿಂದಿತೆಗಂ (೫ಂತಿಶು- ೩-೫೪); ಮುಂದಿನ ವರ್ಷದಿಂದ ಅತ್ತೆಯ ರಂಡೆತನ 
ವನ್ನೊ ನೋಡತೊಡಗಿದರು (669: ೯0)- [ರಂಡೆ 4 - ತನ] 


ರಂಡೆಹುಣ್ಣಿವೆ 


ರಂಡೆಹುಣ್ಣಿವೆ (ನಾ). ಮಾರ್ಗಶೀರ್ಷವಾಸದ ಹುಣ್ಣಿಮೆ ನ ॥ ಕಾರ್ತ 
ವೀರ್ಯನು  ಜಮದಗ್ನಿಯಿಂದ ಕಾಮಧೇನುವನ್ನು ವಶಪಡಿಸಿ 
ಕೊಳ್ಳಲು ಪ್ರಯತ್ನಪಟ್ಟು ಜಮದಗ್ನಿಯು ಮೂರ್ಛೆ ಹೋಗುವೆ 
ಆಘಾತಗೊಳಿಸಿದನು. ಆಗ ರೇಣುಕೆಯು ವೆ. ಸೈಧವ, ೈದ ಹೆದರಿಕೆಯಿಂದ 
ಗೋಳಾಡಿದಳು. ಇದು ಮಾರ್ಗಶೀರ್ಷಮಾಸದ ಹುಣ್ಣಿಮೆಯಂದು 
ನಡೆದುದೆಂಬ ನಂಬಿಕೆಯಿದೆ ; ಮಾರ್ಗಶೀರ್ಷಫಾರ್ಣಿಮೆಗೆ ರಂಡೆಹುಣ್ಣಿವೆ 
ಯೆನ್ನುವರು. ಈ ಜಾತ್ರೆಯಲ್ಲಿ ದೇವತಿಯ ಕೈಯೊಳಗಿನ ಬಳೆಗಳನ್ನು 
ವೊಡಿದು ರಂಡೆತನ ಬಂದಂತೆ ತೋರಿಸುವರು (ಕಣಾಗೆ- ೫೦೭) ; ರೇಣುಕಾ 
ಭಕ್ತರು ಆ ದಿನವನ್ನು ರೆಂಡೆಹುಣ್ಣಿವೆ ಎಂದು ಹೇಳುತ್ತಾರೆ (ಕಾಶ್ಮ್ಮ, ೬೦). 

[ ರಂಡೆ 4 ಹುಣ್ಣಿವೆ (ಎ ಪಣ್ಣಮೆ) ] 
ರಂಡೋಲು " ರಮಡೋಲು ' ನೋ. 
ರಂಢೋಲು ' ರರುಡೋಲು ' ನೋ. 


ರಂದಣ, ಲಂದಣ (ನಾ). ಅಡುಗೆಯ ಕೆಲಸ ; ಅಡುಗೆಮಾಡುವಿಕೆ : 


* ರಂದಣಿಗೆ ' ಪರಾ. ಲಂದಣ ; * ಲಂದಣಿಗ ` ಪರಾ, 
[ < ಸಂ. ರಂಧನ ] 
ರಂದಣಗಿತ್ತಿ, ಲಯಣಗಿತ್ತಿ , (ನಾ). ಅಡುಗೆ ಮಾಡುವವಳು: 


ಅನುಶ್ರುತವ ಮಾಡಿಹೆನೆಂದು ಉಪ್ಪರಗುಡಿಯನೆತ್ತಿ ಮಾಡುವ ಭಕ್ತನ ಮನೆ 
ಅಟ್ಟಿಕ್ಕುವ ರಂದಣ [ಣಂ ಲಂದಣ, ಅಂದಣ)ಗಿತ್ತಿಯ ಮನೆ (ತನ್ನವ-ಕ. 
646-೬06), ' ಅಂದಣಗಿತ್ತಿ ' ಪರಾ. ಲಂದಣಗಿತ್ತಿ : ಅನವರತ 
ಮಾಡಿಹೆನೆಂದು ಉಪ್ಪರಗುಡಿಯ ಕಟ್ಟೆ ಮಾಡುವ ಭಕ್ತನ ಮನೆಯವು 
ಲಂ[೫೫ಂ. ಅಂ]ದಣಗಿತ್ತಿಯ ಮನೆ (06. ೨೨೬) ; ಲಂದಣ [ಕಾಂ. ೪] 
ಗಿಶ್ತಿಯಂತೆ ಬಂದ ನಿಂದ ಭಕ್ತರಲ್ಲಿ ಹೊಸಶನದ್ದದವ ಹೇಳಿ (ಸಕತ 
21, 930-0300)- [ರಂದಣಿಗ 4 - ಇತ್ತಿ] 

ರಂದಣಿಗ, ಲಂದಣಿಗ (ನಾ). ಅಡುಗೆಯ ಕೆಲಸವನ್ನು ಮಾಡುವವನು ; 
ಬಾಣಸಿಗ : * ರಂದಣಗಿತ್ತಿ ' ಪರಾ. ಲಂದಣಿಗೆ : ಭಕ್ತರೆಲ್ಲರೂ 
ಲಂ[೫೫ಾ೨-ಅಂ]ದಣಿಗರಾಗಿ ಹೋಯಿತ್ತು ಜಂಗಮವೆಲ್ಲವು ಉಪಜೀವಿಗಳಾಗಿ 
ಹೋಯಿತ್ತು (8559- 004-960) ; ತತ್ಪುರದೊಳಿರ್ದ ವಿಶಾಖನಂದಿ 
ಪಸಿವಂ ನಂದಿಸಲೆಂದು ಲಂದಣಿಗರ ಮಂದಿರಕ್ಕೆ ಫೋಪವಂ ಮುಂದೆ 
ಸಂದಣಿಸಿ ನಿಂದ ನೆರವಿಯಂ ಭೋಂಕೆನೆ ಕಂಡು (ಫು. ೩-೦೨ ನ). 

[ರಂದಣ 4 - ಇಗ] 

ರಂದಿ, ರಂದೆ (ನಾ): ೧. (ಉಕ) ಅಸ್ತವ್ಯಸ್ತವಾಗಿ ಹರಡಿದ ವಸ್ತು ; 
ಕಸ: ಒಲೆಯ ಮುಂದೆ ರಂದಿ ಹರಡಿತ್ತು (ಯತಿ. ೨೭೬) ; ಸಿಗರೇಟಿನ 
ಬೂದಿ... ತುಂಡು, ಟೇಬಲ್ಲಿನ ಆಸುಪಾಸು ರಂದಿ ಹರವಿದ್ದವು (688. 
a, ೨೯೬). ೨. ಗೊಂದಲ; ಗಲಾಟೆ ; ಮಾತುಮಾತಿಗೆ ಸಿಟ್ಟು 
ಸೆಡವು, ರಂದಿ, ರಸಕಸಿ (೬44: ೦೬) ; ಇಷ್ಟೆಲ್ಲ ರಂದಿಯಾದರೂ 
ಆಗುವ ಕಾರಣವರಲಿಲ್ಲ (ಮುಂಕು. ೧೦೬), ರಂದೆ ; ೨. ನಮ್ಮ ಖಾನಾ 
ವಳಿಗೆ ಪ್ರವಾಸಿಗರ ರಂದೆ ಇಲ್ಲ (ಕರ್ನ. 60) [+ ಮರಾ. ರೇಂದ, ರೇಂದಾ] 

ರಂದು (ನಾ). ಒಡಕು ; ನ್ಯೂನತೆ ; ಷಃ: ಸೋತವರುಗಳು 
ಯಿರಬೇಕು ಪನ್ನೆರೆಡುವರುಷ ವನವಾಸಂಗಳ ವಪೊಂದೊಂದು ವರುಷ 
'ಮಜ್ಞಾ ತವಾಸಯಿದೆರೊಳಗೆ ರಂದು ಕಂಡರೆ ಮರಳಿ! 
ಹಿಂದೆ ಬೇರ್ದ ಮರಿಯಾದೆಯೋಳ್‌ (ತುರಗ. ೨೫-೪೪). 

[ಆ ಪ್ರಾ ರಂಧ. / ಸಂ, ರಂಧ್ರ] 

ಶೆಂದೆ' ರಂದಿ' ನೋ. 

ರಂಧ್ರ (ನಾ). ೧: ಕಂಡಿ; ತೂತು: ರಂಧ್ರ, 
ರೋಕ; . . , ಈ ೧೫ ಕುಲು” (ತಗಡು: ೦೦೩-೨) ; ಗೋಡೆಗೆ ತಗಲು 
ಹಾಕಿರುವ ಪಟಗಳ ಅಂಚಿನಲ್ಲಿ ಅಲ್ಲಿಯ ಸಣ್ಣ ರಂಧ್ರಗಳ ಸು 


ದೋ 


ಕು ಮತ್ತೆ ನಾ 


ನಿಮ್ಮಂ .. . 


೭೫೪೪ ರಂಚ್ಮ 


* ಎ» ತಗುಣೆಗಳ ಬೀಡು (ಕರಿಕು, ಇ): ಪಿ. ಸೀಳು; ಬಿರುಕು (1): 
೩. ಮನುಷ್ಯನ ಶರೀರದಲ್ಲಿರುವ ಬಾಯಿ, ಮೂಗು, ಕಿವಿ 
ಮೊದಲಾದ ಒಂಬತ್ತು ತೂತು ; ನವದ್ವಾರ: ಪ್ರಚುರಂ ಪತ್ತೊಳೆಗಾಗೆ 
ರಂಧ್ರವನೆ ಕೈಗೊಂಡೆಂಟನೀಗೇಳ ಬಿಟ್ಟು (ಸೋಮೀಕ, 000), ೪. ತಪ್ಪು ; 
ನ್ಯೂನತೆ ; ದೋಷ ; "ರಂಧ್ರಾಸ್ವೇಷಣ ' ಪರಾ. ೫. [ಗಣಿತ] 
ಒಂಬತ್ತು ಎಂಬ ಸಂಖ್ಯೆಯ ಸಂಕೇತ: ಭಾವ ರಂಧ್ರನಂದಪದಾರ್ಥಂ 
* » « ನವಮನೊಂಭತ್ತಿನಿಳ್ಸಿಂ (ಕಣ: ೪). ೬. [ಜ್ಯೋತಿ] 
ಎಂಟನೆಯ ರಾಶಿ; ವೃಶ್ಚಿಕರಾಶಿ : ರಂಧ್ರಗತಿಯಾದಿತ್ಯರೊಂದಾಗಿ 
ಅರ್ಥಿಸುತ ಅಂದಿನ ತಿಛಯನೊಡಗೂಡೆ ನಕ್ಷತ್ರ ಮುಂದೆ ಬಂದಕ್ಕು 
(1002. ox). [ಸಂ.] 

ರಂಧ್ರಪಾತ್ರೆ: (ನಾ). ೧. (ದೇವತಾವಿಗ್ರಹಗಳಿಗೆ ಅಭಿಪೆ:ಕಮಾಡಲು 
ಬಳಸುವ) ತೂತಿರುವ ಪಾತ್ರೆ ; ಧಾರಾಪುತ್ರೆ. ೨. ತೂತುಮಾಡಿದ 
ಪುತ್ರೆಯನ್ನು ನೀರಿನಲ್ಲಿ ಇಟ್ಟು. ಅದು ತ ಕೊಳ್ಳುವಷ್ಟು 
ವನ್ನು ನೋಡಿ, ಸಮಯವನ್ನು ಅಳೆಯ ತ್ತಿದ್ದ ಪಾತ್ರೆ ; ಗಳಿಗೆ 
ಬಟ್ಟಿಲು; ಆಗ ಅರ್ಧರಾತ್ರಿ ಕಳೆದು ಒಂದು ಜಾವಕಾಲವಾಗಿತ್ತು. 
ಕಾತರರಾಗಿದ್ದ ಜನಗಳ ದೃಷ್ಟಿ ಈಗ ರಂಧ್ರಪಾತ್ರೆಯ ಮೇಲೆ ಬಿದ್ದಿತು 
(3040. ೨೩೭). [ಸಂ. ರಂಧ್ರಪಾತ್ರ] 


ರಂಧ್ರಾನ್ವೇಷಣ (ನಾ). ಮತ್ತೊಬ್ಬರ ತಪ್ಪನ್ನು ಹುಡುಕುವಿಕೆ ; 
ದೋಷಾನ್ವೇಷಣೆ : ಕೃತಿಗಳನ್ನು ... . 
ರಂಧ್ರಾನ್ವೇಷಣ ಅಥವಾ ರಂಧ್ರೀಕರಣ ಮಾಡಲು ಸ್ವಭಾವತಃ 
[ಸಂ.] 


ತುಂಡುತುಂಡಾಗಿ ಕತ್ತರಿಸಿ, 


20 ಪ್ರವೃತ್ತಿ 
ಉಂಟಾಗಿಲ್ಲ (೩೫ರ. 11, 0೬). 
ಕಂಥ್ರಾ 


ಹು" 


೦ಧವ್ರಿನ್ವೇಷಿ (0676071008. 
ಇ). (ನಾ). ೨. ತಪ್ಪು ಹುಡುಕುವವನು ; ರಂಧ್ರಾನ್ವೇಷಿಗಳ 
ಸ್ನೇಹ ಅಪುಯಕಾರಿಯುದುದು. (6). (ಸಂ. ರಂಧ್ರನ್ನೇಿನ್‌] 

ರಂಧ್ರಿ (ನಾ). (ಹಿಟ್ಟು, ತರಿ ಮುಂತಾದುವನ್ನು ಶೋಧಿಸಲು ಬಳಸುವ) 
ಸಣ್ಣತೂತುಗಳಿರುವ ಓಂದು ಬಗೆಯ ಸಾಧನ ; ಜರಡಿ ; ಒಂದು, 
““ಚಾಳನಿ ರಂಧ್ರಿ ಸಾರಣಿಗೆ” (ಭುಗಣ. ೬೨-90). [ಸಂ. ರಂಧ್ರಿನ್‌] 

ರಂಧ್ರಿಸು (ಕ್ರಿ). ತೂತು ಕೊರೆ; ಛಿದ್ರಿಸು : ಹೂಸಿ ಹುತ್ತಿನ ಮಣ್ಣ 
ರಂಧ್ರಿಸಿ ಕಾಸಿದವು ಫಣಿಕುಲವ. ಮೇಣ್ಣೊಳ್ಳಾಸದಲಿ ಡಾಪರಿಸಿದವು 80 
ಧೂತಧೂಮದಲಿ (ಕನ್ನ: 30-೬0): [ರಂಧ್ರ 4 ಎ. ಇಸು] 
ರಂಧ್ರೀಕರಣ (ನಾ) ಇ. ರಂಧ್ರಾನ್ವೇಷಣ 2 ಕೃತಿಗಳನ್ನು , . , ತುಂಡು 
ತುಂಡಾಗಿ ಕತ್ತರಿಸಿ, ರಂಧ್ರಾನ್ವೇಷಣ ಅಥವಾ ರಂಧ್ರೀಕರಣ : ಮಾಡಲು 
ಸ್ವಭಾವತಃ ಪ್ರವೃತ್ತಿ ಉಂಟಾಗಿಲ್ಲ (೮6ರ: ೫,0). [ಸಂ.] 
3|ರಂಪ (ನಾ). ೧. ಚರ್ಮ ಮೊದಲಾದುವನ್ನು ಕತ್ತರಿಸುವ 
ಸಾಧನೆ : ಘೋರರಂಪಗಳಿಂದ ಮನುಜರನ್ನು ವೀರರು ಕಡಿದು ಹಾಕಿದರು 
(ಸಾರಕ. «೪: * ರಂಪಿಗೆ' ಪರಾ. ೨. ಗರಗಸ ; ಗರಗಸ, ರಂಪ 
(saw. ಇ052)- [ದೇ.॥ ತಮಿ. ಇರು ; ತೆಲು. ಅಪ ; ಪರ್ಜಿ, ರಂಪ] 
ರಂಪ್ಯ, ರಂಪು (ನಾ). ಗದ್ದಲ; ರಗಳೆ; ಹಗರಣ: ಕಾರ್ತ 
ವೀರ್ಯಾರ್ಜುನನೆಂಬವಂ ರಂಪದಿಂ ನೀರ್ತರುಬಿ ಬಿಡುತಲ್ಲಿ ನಾರಿಯರ 
ಲಂಪೆಬದಿ, ಕ್ರಿ :ಡಿಸುತ್ತಿರ್ದವಂ (ಕರಕು- ೧-೩) ; ನೀವು ಹಾದಿ - ಬೀದಿ 

- ರೇಪು: ಆ ಆಯೋಗ್ಯನ ಬಳಿ ನಾನು 

೨ದು ಮೊದಲು ಗುಂಡೂರಾಯರು ರಂಪು 

ಮಾಡಿದ್ದರು (ಎಎೂರನ. ೩3); ಅವಳ ಜತೆಗೆ ಲಲಿತೆಯಸೂ ರಂಪು, ನನಗೆ 
ಉಭಯಸಂಕಟ (ಕಾಮ. ೨೫). * ರಂಪಾಟ ` ಪರಾ. 
[ದೇ.8 ಕೊಡ. ರಂಪ ; ತೆಲು. ರಂಪು- ಜಂಪ್ರ; ಕೋಲಾ, ರಂಪಂ: 


೩6 


40 


45 


ರಂಪಣ್ಣಿ 


ರಂಪಣ್ಮಿ (ನಾ). ಇ ರಂಪ್ಯ : ಹರಕಂತ್ರರ ಮಾತೃಭಾಷೆ ಕನ್ನಡವಾದರೆ, 
ಗಾಬೀತರ ಭಾಷೆ ಮರಾರಿ. ಈ ಎರಡು ವಾಡೆಗಳಲ್ಲಿ ಎಷ್ಟೋ ರಂಪಣಿಗಳು 
ನಡೆಯುತಿದ್ದವು (೫8: 0). [-ಆ ರಂಪ್ಕ], 
ರಂಪಣ್ಮಿ (ನಾ). (ಕರಾ) ದೊಡ್ಡ ಬಲಿ: ಈ ಹೊತ್ತು ರಂಪಣಿ ಹಣಿದ್ದರೆ 
ಬಂಗಡೆ ರಾಶಿಗಟ್ಟಲೆ ಬೀಳಬಹುದಿತ್ತು (ನೂರುರಾ- 1) ; ಬಂಗ್ಲೆ, ಕಾಣೆ 
ಇವತ್ತು ಇಲ್ಲ. , . ನಿನ್ನೆಯ ರಂಪಣಿಗೆ ಬೀಳಲಿಲ್ಲ (ತೂಸ. ೪೯). 
[ ಎ ತುಳು. ರಂಪೊನಿ 
ರಂಪಾಟ, ರಂಬಾಟ, ರಂಭಾಟ (ನಾ)- = ರಂಪ್ಯ ; ಯಾಕೆ ಗಂಗವ್ವ 
ಇಷ್ಟು ರಂಪಾಟ (ಮಕಾ: ೪) ; ಈ ವಿಚಾರವು ನಮ್ಮ ಭಂಡವಾಳದ 
ಮಾಲಕರಿಗೆ ತಿಳಿದುಹೋದರೆ ಬಹಳ ರಂಪಾಟವಾದೀತಂ (ಕೈರಾಕ- ೭೩). 
ರಂಬಾಟ : ತಾಯಿಯ ರಂಬಾಟಕ್ಕಿ ಹಾಗೂ ಗೆಳೆಯರ ಸಲಹೆಗೆ ಸೋತು 
ಹಸೆಯ ಮೇಲೆ ಕುಳಿತಿದ್ದನು. (ಸಮೀ. 0೬೦) ; ಬಾಯಿಗೆ ಬಂದ ಹಾಗೆ 
ಬೈದು ಬಹಳ ರಂಬಾಟ ಮಾಡಿದ್ದರು (ಕುಂಬ: ೪-060): ರಂಭಾಟ : 
ಹಿರಿಯ ಹೆಂಡತಿ ಲಕ್ಷ್ಮಿಬಾಯಿ ಅತ್ತು ರಂಭಾಟ ಮಾಡಿದ್ದರೂ ಮದುವೆ 
*ನಡೆದೇ ಹೋಯಿತು (ಗ್ರಾನೂಡೆ: 649) ; ಸುಮಿತ್ರೆ. , - ಬೆಳಗ್ಗೆ ಎಣ್ಣೆ 
ನೀರು ಹಾಕಿಕೊಳ್ಳುವಾಗ ರಂಭಾಟ ಹೂಡಿದಳು ($ರ್ಮಾರೆ. ೪೪)- 
[ ರಂಪ್ಮ 4 ಅಟ,/ ತುಳು. ರಂಭುಟ ] 
ರಂಪಿಗೆ (ನಾ). ಚರ್ಮವನ್ನು ಕತ್ತರಿಸುವ ಸಾಧನ ; ಶಿವನು. - . ಉಳಿ 
ರಂಪಿಗೆ ಚರ್ಮಗಳು ಪೊತ್ತುಕೊಂಡು ಮನೆಗೆ ಒರಲು (ಫೈರಸೂ. 1 ೩6೩); 
ಪಾದರಕ್ಷೆಯನ್ನು ಹೊಲಿಯುತ್ತಲಿದ್ದ ಶಿವಗಂಗೆಗೆ ಒಮ್ಮಿಂದೊಮ್ಮೆಲೆ ಜ್ವರ 
ವೇರಿತು. ರಂಪಿಗೆ, ಉಳಿ, ದಾರ ಮೊದಲಾದ ಸಾಮಾನುಗಳನ್ನೆಲ್ಲ ಡಬ್ಬಕ್ಕೆ 
ತುಂಬಿ. . . ದೇಹವನ್ನೊರಗಿಸಿದಳೆೆ (ನೀನಮು- ೪4): 
[ರಂಪ 4 ಇಗೈ./ ತುಳು, ರಂಪಿ, ತೆಲು. ರಂಫಿಯ, ರಂಪೆ./ 
ಹಿಂ. ರಾ೦ಪಿೀ; ಮರಾ. ರಾಂಪಾ, ರುಂಪೀ ] 
ರಂಪಿಣಿ (ನಾ). ಇ ರಂಪಿಗೆ : “ ರಂಪಿಣಿ- ಚರ್ಮಪ್ರಭೇದಿಕೆ ; ಚರ್ಮವನ್ನು 
ಕತ್ತರಿಸುವ ಕತ್ತಿ '' (ಶ್ರಕಣ)- [ಇ ರಂಪ್ಕ ) 
ರಂಪು " ರಂಪ್ಕ ' ನೋ. 
ರುಬಾಟ ' ರಂಪಾಟ ' ನೋ. 
ರಂಬಾಳೂಟಿ, ರಂಭಾಲೂಟಿ (ನಾ). ಇ ರಂಪ್ಕ ; ಇಜಾವುತ ಜವಂಗಳೆ 
ರಂಬಾರೂಟಿಯ ಹರಿದಾಡುತ, ಕೊಲ್ಲುವರು (ಪಾನಕ. 0೩-೪೬). ರಂಭಾ 
ಲೂಟಿ ; ಒಂದೇ ಕೋವಣ ಧರಿಸಿ ಹೆಗಲಿಗೆ ಒಂದೇ ಅರಿವೆ ಹಾಕಿಕೊಂಡು 
ಎಪ್ಪೆಲ್ಲ ರಂಭಾಲೂಟಿ ಮಾಡಿ ಓದಿದ್ದಾರೆ (ಕೈಮಾಂತ- ೨೪)- 
(ದೇ.॥ ತುಳು, ರಂಬಾರೂಟಿ, ಟಿ, ರಂಬಾರೊಟಿ ; ತೆಲು. 
ರಂಬಾರೂಳ್ಲು ] 
ರಂಬಿಸು ' ರಮಿಸು ' ನೋ. 
ರಂಬೆ (ನಾ). ೧. ಒಬ್ಬ ಅಪ್ಸರಸ್ವ್ರೀ ; ರಂಭೆ: '`ರಂಬೆ -- ರಂಭಾ 
ಒಬ್ಬಳು ದೇವಸ್ತ್ರೀ'' (ತರಕ: ೩೭), ೨. ಸುಂದರಿ; ಚೆಲುವೆ: 
ತಿಂಗಳಿಗೆ ನೂರು ಮದುವೆಯು(ಯಾ)ಗಲೆಂದು ರಂಬೆ ತಕ್ಕೊಳ್ಳೆ ಕಳೆಸವ 
(ನಾಶರ- 00೪). [ಆ ಸಂ, ರಂಭಾ] 
ರಂಭ, (ನಾ). ಬಾಳೆ ;- ಕದಳಿ ; ಊರುದಂಡಂ ರಂಭಗಳ ಸೊಬಗನಿಳಿ 
ಸುತಿರೆ (64ರ. ೦-೦೦೭). [ ಸಂ. ರಂಭಾ] 
ರಂಭ್ಯ (ನಾ). (?) : ಎನ್ನ ಮಾತು ನಿಮಗೆ ಅನ್ಯವೆ ರಂಭದ ಸಂಚಾರ 
ರಂಭಕ್ಕೆ ಕೇಡು ಕುರುಂಬದ ಸಂಚಾರ ರಂಭದ ಕೇಡು (45. 11, 
190-43). [23 
ರಂಭಣ (ನಾ). ೧. ದನದ ಕೂಗು. ೨. ಅಪ್ಪುಗೆ; ಆಲಿಂಗನ: 


೭೫೪% 


10 


15 


ಕುಂಭಕರ್ಣನನೆಬ್ಬಿಸುವ ಸೌರಂಭವನು ಸಲೆ ನೋಡಲೆಂದಾ ಜಂಭಭೇದಿ 


ರಕಂ 
ರಮಣೀಯತರದೋಸ್ತಂಭ 
ಆಡರ್ದನಂಬರವ (ತೊರರಾ. 
೬೨-೦) ; ನಾ ರದಿಂದೀಕ್ಷಿಸುತ್ತಿರುತಿರ್ದರೇನೆಂಬೆ ಕಣ್ಮದಿರ 
ಮಾಲೆಗಳ್ಳ ಟುಭಟರ ಪರಿವೇಷ್ಟಿಸೊಪ್ಪರ್ದವಗಲದೊಳ್‌ 


ಸೌರಂಭರಂಭಣದೊಳು (ತಂ॥೫. 0-೭-೦೪, p ಇಲ್ಲಿ ಕವಿಗಳು 
ಸಂಸೃತದ " ಪರಿರಂಭಣ' ಎಂಬ ಶಬ್ದದ ಅರ್ಥವನ್ನು ಈ 
£ಕರಿಸಿರುವಂಕಿದೆ. [ಸಂ.] 

ರಂಭಾಟ '.ರಂಪಾಟಿ' ನೋ. 

ರಂಭಾಲೂಟಿ " ರಂಬಾರೂಟಿ ' ನೋ. 

ರಂಭಾಶೂಲ್ಯಕ (ನಾ). ಬಾಳೆಕಾಯಿಯನ್ನು ಬೆಂಕಿಯಲ್ಲಿ ಸುಟ್ಟು 
ತಯಾರಿಸುವ ಒಂದು ಬಗೆಯ ಖಾದ್ಯ : ಮಿಗಿಲಾಗಿ ಬಲಿದ ಬಾಳೆಯ 
ಕಾಯ ಸಿಪ್ಪೆಯಂ ತೆಗೆದು . . . ಕರ್ಬೊನ್ನ ಳು ಕೆಂಪೊಗೆವಂತೆ 


ಕೆಂಡದೊಳು ತಿರಿತಿರಿಹಿ ಕಾಸಿ. . - ಹುಡಿಮೇ: ಲವು ತಾನೆ ರಂಭಾ 
ಶೂಲ್ಯಕಂ (ಸೂಶಶಾ. ೪-64). [ಸಂ.] 


ರಂಭಾಸ್ತಂಭ (ನಾ). ಬಾಳೆಯ ಗಿಡದ ಕಾಂಡ,- ಬುಡ : ಕದಳೀಸ್ವಂಭ: 
ರಂಭಾಸ್ತಂಭೋಪಮಾನೋರುಯುಗಳೆಯರ್‌ ಶಾತಕಟಂಭರಂಭಾವನಂ 
ಗಳುಮಂ ತೊಟಲ್ವಲ್ಲಿ (6ಂಪು. ೧೦-೯೩ ನ); ತೊಡೆಗಳ್‌ 
ರಂಭಾಸ್ತಂಭದ ಗೆಡೆಗಳ್‌ (ಕಮದ. ೪8 ತ್ರಯೋ). [ಸಂ] 

ರಂಭೆ (ನಾ). ೧. ಒಂದು ಬಗೆಯ ಗಿಡ; ಬಾಳೆಯ ಗಿಡ : ಕದಳಿ: 
“ರಂಭಾ, ಕದಳೀ, ಮೋಚಾ _ ಈಡಿ ಬಾಟ್‌” (ತಲಯ: 4೨-೩6) ; 
ಸಹಕಾರ ರಂಭೆ ದಾಡಿಮಫಲಂ (ಶ್ರಠುಫ. ೩-30). ೨. ದೇವಲೋಕದ 
ಒಬ್ಬ ಸ್ತ್ರೀ. ಅಪ್ಸರೆ : “ ಫೃತಾಚೀ: ಮೇನಕಾ: ರಂಭಾ: ಊರ್ನಶಿಃ 
೬.೬೬ ಅಜ್ಚರಸಿಯರ್‌" (ಹಲಾಯು- 08-66) : ರಂಭೆ ರಂಗಂಬೊಕ್ಕಳ್‌ 

ಹೇಷಿತಘೋವಣರ್ರ ವಣವೂತ್ರವಿತ್ರಾಸನ ರಚಿತ 
ಜಂಭಾರಿ ದೇಹಪರಿರಂಭರಂಭಾತಿಶೋತ್ತಮೋರ್ವಶೀಸುಕೇಶಿಯೆಂಬ 
ಕೇಶಿಯುವಂಂ. . . ಕರೆದು (418: ೩-33 ವ). ೩. ಸುಂದರಿ ; ಚೆಲುವೆ: 
ಈಗ ಊರಿಗೆಲ್ಲ ೨39ನೇ ರಂಭೆಯೆಂದು ಮೆರೆದಾಡುತ್ತಿದ್ದಾ. ಳಂತಲ್ಲ 
(ಶುೂರುರಾ- ೧೮೦). ೪. ವೇಶ್ಚೆ ; ಸೂಳೆ. [ಸಂ. ರುಭಾ] 

ರಂಭೋರು (ನಾ). ೧. 'ಯ ದಿಂಡಿನಂತೆ ನುಣುಪು ಹಾಗೂ 

ನಂಡಗಿರುವ ತೊಡೆ; ಸುಂದರವಾದ ತೊಡೆ : ಅಬ್ದಗಂಧಮಿಭಕುಂಭ 
ಶ್ರೋಣಿ ರಂಭೋರು ಕಂತುನಿಷಂಗೋಪಮೆ ಜಂಫೆ (ಮುರ. ೨-೦); ಆ 
ತರುಣಿ . . , ರಂಭೋರುವಿಭವಾನ್ವಿ ತೆಯಾಗಿಯು೦  (08ಕೇ: ೩-೩೬೦ ಫೆ). 
೨. ಬಾಳೆಯ ದಿಂಡಿನಂಥ ತೊಡೆಯುಳ್ಳವಳು : ರಂಭೋರು ಜಗದ್ವಿ 
ಜಯಾರಂಭಿ ಮನೋಭವಕರೇಣುವಂತೊರ್ವಳ್‌ ಕಿಟ್ಟೀಭೋಜದಲರ್ಗಳಂ 
ಕುಚ! ಗಳೊಳೊಟ್ಟಿಕೊಳ್ಳಳ್ಳೇನೊಪ್ಪಿದಳೋ. 
[ಸಂ.) 

ರಂಹ (ನಾ). ರಭಸ ; ವೇಗ: ರಖಂರಖಾನಿಲನು ಪ್ರಚಂಡರಂಹದಿಂದ 
ಮೇಘಪಟಲವನ್ನು ಓಡಿಸಿ (ಶೀತ. ೬). [ಸಂ. ರಂಹಸ್‌] 

ರಕಂ, ರಕಮು. ರಖಂ (ನಾ). ರಿ. ಧನ; ಹಣ: ಅವನ ಪತ್ತೆಯನ್ನು 
ಹಚ್ಚಿದವರಿಗೆ ಕೆಲ ರಕಂನ್ನು ಕೊಡುವದಾಗಿಯೂ ಜಾಹೀರಪಡಿಸಲಾಗಿತ್ತು 
(ಮುಖ್‌ - ೬೩). ೨. ರೀತಿ; ಬಗೆ : ಮೂವತ್ತು ವರುಷ ಆಗಿಹೋಯಿತು 
- ಎ. ಆದರೂ ಇನ್ನೂ ಇದರ ರೆಕಂ ಸರಿಯಾಗಿ ಅರ್ಥವಾಗಿಲ್ಲ ನನಗೆ 
(ಸಾಹೇವ್‌- ೦೭೯). ರಕಮಂ : ೧- ರಕಮು ಸಹಿತ ಲೆಕ್ಕದ ಹೊಣೆಯನ್ನು 
ಅರ್ಧಾಂಗಿನಿಗೆ ಒಪ್ಪಿಸಿದವನು ತನ್ನೆ ಪರೆಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾನೆ. 
(ಗಾ9ಿಶ- 03) ; ಭಾರಿ ರಕಮಿನ ವ್ಯವಹಾರಗಳಿಗೂ ಒಂದು ಮಿತಿಯೆನ್ನುವು 
ವಿರುವುದಿಲ್ಲ (ಕತ್ಮಗೋ. 30). ರಖಂ ; ೧. ಆವರಿಗೆ ರಖಂ ಬರೆಯದ 


(ets. ೪-00೭) ; 


ಭಂ. (ರೀರನ- ೦೩-0೨೭). 


ರಕಂದಾರು ೭೫೪೬ ರೆಕ್ಕಸವೇರ 
ಚೆಕ್ಕನ್ನು ಕೊಡುವ ಯೋಜನೆಯು ಅದಾಗಿತ್ತು (ಕನ್‌. ೦೯೪). ೨. (ಆತಂರಾ- ೦-೩-೩೬), [ರಕ್ಕಸ 4. ಗಂಡ್ಯ 4- ಪೆಂಡ್ಸು ( ಆಪೆಂಡೆಯ)) 
ರಾಜಕೀಯ: 


ನ ಒರಟು ಕೆಲಸ, ಅದಕ್ಕೆ ಬೇಕಾದದ್ದು ಮೊದಲನೆಯ ರಖಂ 
ಬುದ್ಧಿಶಕ್ತಿಯಲ್ಲ (೧೫: ಟಂ). ೩. ಒಟ್ಟು: ಸಗ 
” ವ್ಯಾಪಾರವಾಗುವಾಗಲೂ, ಎರಡು 


ವ್ಯಾಪ: 


ಆದರೆ 


ಗಳೊಡನೆ. 


(ರಾತ್ರ, 11 cea). 
ರಕಮ್‌; ರಕ್ಕಮು"] 

ರಕಂವಾರು (ಅ). ವಸ್ತುಗಳ ಬೆಲೆ ಮತ್ತು ಅನುಸರಿಸಿ ; 
ಅಂಗಡಿಯಲ್ಲಿ ಬಟ್ಟೆಯನ್ನು ರಕಂವಾರು ಜೋಡಿಸಿದ್ದಾರೆ (ಕೂತ). 

[ + ಅರೆ. ಹಿಂ. ಮರಾ. ರಕಮ್‌ವಾರ್‌] 

ರಕಮು ` ರಕಂ' ನೋ. 

ರಕುಬು 'ರಿಕುಬು ' ನೋ. 

ರಕಾರ (ನಾ). `ರ' ಎಂಬ ಅಕ್ಷರ : ಹಳಗನ್ನಡಪದಗಳಲ್ಲಿ ರಕಾರ ಬಂದರೇ 
ಒಂದರ್ಥ. ಅಕಾರ ಬಂದರೇ ಮತ್ತೊಂದು ಆರ್ಥ (220: aso): [ಸಂ.] 

ರಕುತ, ರಗುತ (ನಾ). ನೆತ್ತರು ; - ರಕ್ತ; ರಕುತದ ಕಡಲೊಳರೆಜ್ಜೀವದ 
ಭಟರು ಬಾಯ್ಯುಡುತ ತೇಕಾಡಿದರು (ಕುವ್ಕಾರ್ರೋ- ೩-೧೧): ಸೊಕ್ಕಿದ 
ಕುಂಭಾಂಡ ರಣದೊಳು ರಕುತವ ಕಕ್ಕಿದ (ನೋಶತ. ೪0-೬೨). ರಗುತ: 
“ಕೆನ್ನೀರು ರಗುತ ನೆತ್ತರು ಶೋಣಿತಂ” (ಕ2ಮೂ. 93); ರೆಗುತಗಳ 


[*-ಅರ, ರಕ್ಕ್‌ ; ಹಿಂ, ರಕಮ! 


ದರ್ಜೆಯನು 
ದರ್ಜೆಯನ್ನು 


ತೊಳೆದಂಬನುಗಿದೇಜುಗಳಲೌಷಧಿಯ ಬಗೆಗೊಳಿಸಿ (ಕೊರರಾ- ೬-೩-೦೪). 
[< ಸಂ. ರಕ್ಷ] 


ರಕುತಗುಡುಹಿ. (ನಾ). ರಕ್ತವನ್ನು ಕುಡಿಯುವವನು ; ರಾಕ್ಷಸ: 
ಕೂಡಿದ. ಕಡುಹುಕಾಅರ ರಕುತಗುಡುಹಿಗಳೊಡಲ ತುಂಬಿದು 


ತುದಿವೆರಳಲುಬ್ಬಿಆಸದನು ಹನುಮ (ಕರಂ. ೫-೬-54): 
[ರಕುತ _: ಕುಡುಹಿ (£ ಕುಡಒ)] 
ರಕುತಟಾಟಳ (ನಾ). ರಕ್ತವನ್ನು ಚಿಮ್ಮುವ ಘಟೀಯಂತ್ರ : ಗುರುಸುತ 
ತಂಳುಕಿದನು ಫಲುಗುಣನ ಮೈಯಲಿ ರಣತಟೂಟಳವ (1೪ ೧೪-೦೪), 
[ರಕುತ 4 ಜಾಟಳ (ವಾಟ) 
ರಕುತಿ (ನಾ). ಒಲವು; ಪ್ರೀತಿ; ರಕ್ತಿ; ತನುದಂಡನಂಗೈದು 
ರಕುತಿಯುಂಟೇನಬಲೆ (ಕಣ: ೩-೯-೦೩). [<ಸಂ. ರ] 
ರಕ್ಕಸ, ರಾಕಾಸ (ನಾ). ೧. ಅಸುರ; ರಾಕ್ಷಸ: “ ಚುಕ್ಕಿಗುವರರು 
ರಕ್ಕಸರು ಮಬ್ಬಿಗರುಮೆನಲ್ಕೆ ಅಸುರಾಭಿಧಾನದೊಳ್‌ ” (60 ುಂ* 00); 
ಪೊಟಲಿಂ ಬಂಡಿಯನಟ್ಟಿಕೊಂಡು ರಕ್ಕಸನಿರ್ದೆಡೆಗೆಯ್ತಂದು (ಹತಣ. 
೩-೨೬ ಎ). ೨. ಕ್ರೂರಿ; ಹಿಂಸಕ; ` ರಕ್ಕಸಿ' ಪರಾ. ೩. (ಆಲಂ) 
ದೊಡ್ಡದು ; ಭಾರಿಯಾದುದು : " ರಕ್ಕಸವಕ್ಕಿ `. ` ರಕ್ಕಸವಲಗೆ ' 
ಪರಾ. ರಾಕಾಸ : ೧. ಮಾತಳಿಸಮೇತದಿಂ ರಾಕಂಸರಿಹ ಪಟ್ಟಣವ 
ಪೊಗಲೈ (0ಕ್ಷ ೫. ೩-6-06). 
ರಕ್ಕಸರೋಜ ಇ. ರಾಕ್ಷಸರ ಗುರು; ಶುಕ್ರಾಚಾರ್ಯ ; “ರಕ್ಕಸ 


ರೋಜ ಚುಕ್ಕಿಯೆನಲು ಸಂಗಳಿಕುಮಸುರಗುರುವಿನೊಳು " (80 ಮುಂ. 06)- 
[< ಪ್ರಾ. ರಕ್ಕಸ. / ಸಂ. ರಾಕ್ಷಸ; 
ರಕ್ಕಸಂಕಲೆ )- ರಕ್ಷಣೆಗಾಗಿ ಕಟ್ಟುವ ಕಾಪು; ಎರಡುಪದಂಗ 
೪ಷಭ್ರೇಶಕ್ಕೆ ... . ರಕ್ಷಶೃಂಖಲ __ ರೆಕ್ಕಸಂಕಲೆ (ತನುಂ. ೨೪6 ಪ್ರಯೋ). 
[< ಸಂ. ರಕ್ಷಂಶೃಂಖಲ' 
ರಕ್ಕಸಗಂಡಪೆಂಡ್ಯ (ನಾ). ರಾಕ್ಷಸರನ್ನು ಸೋಲಿಸಿದ ವೀರನೆಂಬ 


ಬಗೆಯ ಬಳೆ; 
ಬೆರಳ 


ಬಿರುದನ್ನು ಸೂಚಿಸುವ, ಕಾಲಿಗೆ ತೊಡಿಸುವ ಒಂದು 
'ಪಣಿಯ ನೊಪುರದ ರಕ್ಕಸಗಂಡಪೆಂಡ್ಯದ 


ತ ಬಹರಿ ಲಕ್ಷ್ಮೀರವ: 


19 


ರಕ್ಕಸವೇರ- ರಕ್ಕಸಬೇರೆ (ನಾ). - ರಕ್ಕಸವಗೆ ೨: 


ರಕ್ಕಸಜೂಜು (ನಾ)- ರಾಕ್ಷಸರಿಗೆ ಭಯವನ್ನುಂಟುಮಾಡುವವನು : 
ದೈತ್ಯಮರ್ದನನ ದಾನವಾರಿಯ ರಕ್ಕಸಜೂಜಿನ ಪಚ್ಚೆಯ ಪರಿಗೆಯ 
ಪಸರದ . , . ಹರಿಗೆಕಾಜರ ಪರಿವೀಥಿಯೊಳೆಂ (೧0೪. ೬-೩೫ ನ). 


[ರಕ್ಕಸ 4 ಜೂಜು A] 


ದಿಂಡುಗೆಡೆದುದು ನೆಲಕೆ ರಕ್ಕಸದಿಂಡೆಯನ 

(ತೊರಂಡ- ೧-೦೨-೦೮)- [ರಕ್ಕಸ 4 ದಿ: 

ರಕ್ಕಸನೂರ್‌ (ನಾ). ಒಂದು ಊರಿನ ಹೆಸರು : ಪಬ್ಬು ರಕ್ಕಸನೂರು 

ಕೊಲ್ವಲ್ಲಿ ಪಾರ್ವ್ವರೊದೊಳ೯ ಸತ್ತಾನ್‌ (ಮೈ ಆರ: ೦೯೧೭, ೦೦-೩: ನೆಯ ಕತ). 
[ರಕ್ಕಸ 4- ಊರ್‌] 


ರಕ್ಕಸಪಾರ್ವ (ನಾ). ಜ್ರಾಹ್ಮಣವರ್ಗದ ರಾಕ್ಷಸ ; ಬ್ರಹ್ಮರಾಕ್ಷಸ ; 
ಪಿಶಾಟಾನಿವಹಮನಡಗುಣಿಮೆಂದು ನವನೇದವುಂ ಪೇಬ್ವರಲ್ಲಿ ರಕ್ಕಸ 
ಪೂರ್ವರ್‌ (ಗರಾಯು. ೪); ಪೊಲಸಂ ಪಸುತಿರ್ಪ ನಿಶಾಚರರ್ಕಳು. 
ಗ್ರಾಸೆಮನುಣ್ಪುದೆಂದೊಡಣಮೋಳಿಯ ರಕ್ಕಸಪಾರ್ವರಿರ್ದುದೊಂದುಸೆಗೆ 
(ಕಾವೃಸಾ- ೫4೩), [ರಕ್ಕಸ 4 ಪಾರ್ವ] 


ರಕ್ಕಸಬಣಗು (ನಾ). ಕ್ಷುದ್ರರಾಕ್ಷಸ : ಕೆಣಕಿದರರಾ ರಣವ ರಕ್ಕಸಬಣಗು 
ಗಳು (ಕುವ್ಯಾಲ್ರೋ. ೦೫-೩೦). [ರಕ್ಕಸ 4 ಬಣಗ್ಗು] 
ರಕ್ಕಸಬೇರ ` ರಕ್ಕಸವೇರ ' ನೋ. 
ರಕ್ಕಸರಾಯ (ನಾ). ರಾಕ್ಷಸರ ರಾಜ,-ಒಡೆಯ : ರಕ್ಕಸರಾಯ ಕರೆಸಲು 
ನಾಗಕಂಕಣನೈತಂದ (ಕೋಶ. ೩೫-೩2 [ರಕ್ಕಸ 4. ರಾಯ] 
ರಕ್ಕಸವಳ್ಳಿ (ನಾ) ದೈತ್ಯಾಕಾರದ ಪಕ್ಷಿ; ರಣಹದ್ದು : ಕುಡಿದವರು 
ಣಾಂಬುವನು ಮರದುದಿಗಡರಿ ರಕ್ಕಸವಕ್ಕಿಗಳು (ತೊರರಾ- ೬೧೦೯೩೪)- 
[ರಕ್ಕಸ 4 ಪಕ್ಕಿ] 
ರಕ್ಕಸವಗೆ (ನಾ)- ೧. ರಾಕ್ಷಸರ ದ್ವೇಷ. ಶತ್ರುತ್ವ: 'ರಕ್ಕಸವಗೆಯ' 
ಪರಾ. ೨. ರಾಕ್ಷಸರ ಶತ್ರು: ಅಸುರಾರಿ, ವಿಷ್ಣು : ಮೊಳ್ಳಳು 
ಸೃಷ್ಟಿ ಸ್ಥಿತಿ ಪ್ರಹೃತಿಗೆಯ್ವವಂ ರಕ್ಕಸವಗೆಯನಾಳ್ವವು ಸರ್ವಜಂತುಸಂಘಕ್ಕೆ 
ಮೋಕ್ಷವನೀವವಂ ಸರ್ವಪತಿ ಸರ್ವಶಕ್ತನಾಂ (ಶರ್ಮರ. 00-39); ರೆಕ್ಕಸವಗೆ 
ಖಗರಾಜಂಗೆ ಪೇಳ್ವ . . - ನೀ ತಳರೆಂದು (ಕೋಕ. ೪೨-೬). [ರಕ್ಕಸ ಪಗೈೆ) 
ರೆಕ್ಕಸವಗೆಯ (ನಾ)- ರಕ್ಕಸವಗೆ ೨: “ರಕ್ಕ ಸವಗೆಯನೆಯ್ದೆ ನಾಲ್ಡೋಳ 
ನೆನೆ... ಉಪೇಂದ್ರ ” (ಜ್ಮಮಂ- ೭). [ರಕ್ಕಸವಗೆ + ೮) 
ರಕ್ಕಸದಡೆ (ನಾ). ರಾಕ್ಷಸರ ಸೈನ್ಯ ; ಅಸುರದಳ : ಮೂಜುಂಯೋಜನ 
ದಳವಿಯ ಸಭಾಮಂಟಪಮನೊಂದುಲಕ್ಕ ರಕ್ಕಸವಡೆಯಿಂ 
(ಶಂಶಶಾ- ೬-೨ 5); ಬಂದಿದೆ ದಡಿಗ ರಕ್ಕೆಸವಡೆ ಬಾಗಿಲೊಳ್‌ ನಿಂದಿದೆ. 
ಘುಡಘುಡಿಸುತ್ತೆ (ಮೋಕತ. ೩೩-9೦). [ರಕ್ಕಸ + ಪಚ್ಚಿ] 
ರಕ್ಕಸವಲಗೆ (ನಾ). ದೊಡ್ಡ ಗುರಾಣಿ ; ಕಳಿ ರಣದಲಿ ಕೆಡೆದ ರಕ್ಕಸ 
ವಲಗೆಯಿರಲದ ಕೊಂಡು ಮುಂಗೈಗೊಳಿಸಿ ಯಜ್ಞ ದ ವೀರಭದ್ರನ ರಣಕಿ 
ದ (ತೊರೆ. ೩-೬-೪೦). [ರಕ್ಕಸ 4. ಪಲಗೆ] 
” ಅರಲ್ಲೊಡೆಯಂ 
- ೬ ರಕ್ಕಸವೇ [ಕಾಣಾ ಬೇ] ರಂ, ತಾವರೆಗಣ್ಣಂ $4 ಕಾವನಯ್ಯಂ- 
ಈ ೧೨ ವಿಷ್ಣುಗೆ ಪೆರ್‌" (ಕಳನಾಊ ೪). ರಕ್ಕಸಬೇರ : 
*ರಕ್ಕಸಬೇರಂ ತಾವರೆಗಣ್ಣಂ ಕಾವನೈಯನು) . , . ಹರಿಯ್ಕೆದು” 
[ರಕ್ಕಸ 4 ಬೇರ] 


ಪೊತ್ತು ತರಿಸಿ 


ಗು 


(250. ೨೪), 


ರಕ್ಕಸಿ 


ರಕ್ಕಸಿ, ರಾಕಾಸಿ (ನಾ). ೧. ರಾಕ್ಷಸರ ಹೆಣ್ಣು ; ಅಸುರಸ್ತ್ರೀ ; 
ದೈತ್ಯೆ : ರಕ್ಕಸಿಯರ ಕಂಡ ಕುಂಬಳದ ಮಾಚಕ್ಕಿವೊಲಾಗಿರೆ ಮಾಡದಿರ್ಪಿರೇ 
(ಕಾಕಾ. €-೪6); . ರಕ್ಕಸಿಯಂ ಮಾನಿಸಂ ಸಿಂಹಮನಾನೆ ಲೋಗರಂ 
ಶಿಶು. . - ಪೊರ್ದದಂತೆ (ರರ್ಮಕ್ಕು- ೩-೦೨೫); ಹೆದಜದಿರು ಚಿತ್ತದಲಿ 
ಬಾಣ ಹೆದೆಗೊಳಿಸು ರಕ್ಕಸಿಯ ಹರಣವನೊದೆದು ಹಾಯ್ಕು (ಕೊಂಣ- 
6-00-0), ೨. ಕ್ರೂರ ಸ್ತ್ರೀ : ನಿನ್ನನಿಂತು ಮಗುಟ್ದುಂ ಮಗುಟ್ಮುಂ 
ಕೊಲವೇಬ್ಬುದೆಂದು ಪೇಬಕಿನ್ನನಿವಿಂತು, ಪುಟ್ಟಿಸಿದನೇ ವಿಧ ರಕ್ಕಸಿಯಂ 
ಮನಃಪ್ರಿಯ್ದಾ (ಗರಣ: ೬೨೦); ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು 
(ಈುಕಾರೇ: ೨. ೩೪-೦೩೭). ೩. ಒಂದು ಬಗೆಯ ಸಸ್ಯ : “ಛಿನ್ನರೋಹ - 
ಕೆಂಪಿನ ಬಳ್ಳಿ, ರಕ್ಕಸಿ ” (೬40. ೩). ೪. (ಆಲಂ) ದೊಡ್ಡದು: 
* ರಕ್ಕಸಿದಬ್ಬೆ |. ಪರಾ, ರಾಕಾಸಿ: ವ. ಪಂಚಪೂತಕೆನಾ 
ಕೈಯಲ್ಲಿ ಹಿಡಿದೂ ಈ ರಾಕಾಸಿ ಮನೆಗೇ ಸೊಸೆಯಾದೆ (ಕು್ಳಿಶ. ೪೪): 
ತವರಿಗೆ ಯಾಕ್ಟಂದೆ ತಂಗ್ಯಮ್ಮ ರಾಕುಸಿ ಅವಳೆ ಮನೆಯಲ್ಲಿ (ಹಿತ: ೦೧೫): 

[ <ಎಪ್ರಾ. ರಕ್ಕಸೀ, / ಸಂ, ರಾಕ್ಷಸೀ ] 

ರಕ್ಕಸಿದಬ್ಬೆ (ನಾ). ಒಂದು ಬಗೆಯ ದೊಡ್ಡ ಜಾತಿಯ, ಹುಲ್ಲು: 

ನಾಲೆಗರುಗ ರಕ್ಕಸಿದಬ್ಬೆ ಕಾರೆ ಕಣುಂಕೆ (ಶ್ರೀಶಾಂ- ೭-೦೩) - 
[ ರಕ್ಕಸಿ 4 ದಬ್ಬೈ (ಆದರ್ಜೆ) ] 

ರಕ್ಕಿಸು.. ರಖಿಸು (ಕ್ರಿ): ಕಾಪಾಡು ; ರಕ್ಷಿಸು : . ಬಿಸುಗೊರಲ ರಕ್ಕಿಸು' 
ಪೂಗುವರತತ್ತಿಯಂ (ಏಕೋಪು- 4-೩). ರಖಿಸು : ಆವನೊರ್ವ 
ಸ್ವಧರ್ಮವನನ್ನದೆ ರಖಿಸಿದ ಪುಣ್ಯಮಾತಂಗೆ (ಮ್ಮರ- ೦೯೩೦೪ ೭೬-೪9; 1080)- 

[ರಕ್ಕೆ + - ಇಸ್ಕು) 

ರಕ್ಕೆ (ನಾ). ೧. ರಕ್ಷಿಸುವುದು ; ಕಾಪಾಡುವುದು ; ಪಾಲನೆ: “ರಕ್ಕೆ 
ರಕ್ಷೆ" (ಕರಕಿ, ಆ); ಒರ್ಮ್ಮತ್ತರ್ಕೈೆಯು ಉಂನಿದ[ಅ]ರಕ್ಕೆಗೆ (ಹಂ: 

ಹುತವಹು ರಿಸಿಗೆಂಗಿ ರಕ್ಕೆಯಕ್ಕೆ - . , 
ಎಂದು ಕಣ್ಣೀರಿಡುವುದುಂ (ಉನೂಕ್ಕ: ೬೩-೦0). ವಿ. ಕಾಪು; ರಕ್ಷಣೆ: 
ನುಡಿದನೆ ಕಾವುದನೇ ಎರ್ದೆಗಿಡದಿರು ಜ ರಕ್ಕೆ ನಿನಗೆ (ಉನಾ. ೪). 
೩. ಭೂತ, ಗ್ರಹಪಿಶಾಚಾದಿಗಳ ಶಂಕೆ ತಟ್ಟಿದಿರಲೆಂದು ಧರಿಸುವ 
ಯಂತ್ರ, ಭಸ್ಮ, ಅಂಜನ ಮುಂತಾದುವು : ಮಣಿಕಿಂಕಿಣಿ ಗೆಜ್ಮಿ ರಕ್ಕೆ 
ಕುಂಡಲಯುಗ ಮುತ್ತು ಕಾಲ್ಲಡಗ ಏನೆಸೆದಿರ್ಮದೊ ಬಾಲಮುಡನಾ 
(ಅಪು: ೩-೬೨) ; ಪಿಡಿದಶೋಕೆಯ ಬಿಲ್ಲು ಚೆದಳಿರುಡಿಗೆ ಕೆಂಗಜ`ಗೋಲು 
ಹೊದೆಯೆಳೆಮಿಡಿಯ ರಕ್ಕೆಗಳರಳ ಕಂಕಣ ಖಡೆಯ (ಹಾಕ್ಮಳಾ- ೫-೪); 
ರಕ್ಕೆಯಂ ಪಣೆಗಿಟ್ಟು ತೂಪಿೌದು (ಕಂತ. ೫೨೪), [ಆ ಸಂ. ರಕ್ಷಾ] 

ರಕ್ಕೆಗಟ್ಟು (ಕ್ರಿ): ರಕ್ಷಾಯಂತ್ರವನ್ನು ಕಟ್ಟು : ಪದೆಖಿ ಪ್ರಭುಸೂನುಗೆ 
ತಾನೆ ರಕ್ಕಿಗಟ್ಟುವ ತೆಜದಿಂದೆ ಕಟ್ಟಿದನಿಳಾಪತಿ.ತನ್ನಧಿರಾಜಪಟ್ಟಮಂ 
(ತಂದ್ರಪು, ೬-೦೦೨) - [ರಕ್ಕೆ 4 ಕಟ್ಟು] 

ರಕ್ಕೆಯಾಳ್‌ (ನಾ). ರಕ್ಷಣೆ ನೀಡುವವನು : ಕಾವಲುಗಾರ : ಬನವ 
'ಬಾಗಿಲಂ ಬೇಗದಿಂ ಪೊಕ್ಕು ರಕ್ಕೆಯಾಳ್ಗಳಂ ಲೆಕ್ಕಿಸಿ ನೋಡಿ (ಕ. 
3-6 ವ). [ ರಕ್ಕೆ 4 ಆಳ್‌] 

ಠಕ್ಕವಣಿ (ನಾ). ರಕ್ಷಿಗಾಗಿ ಕಟ್ಟುವ ಮಣಿ ; ರಕ್ಷಾಮಣಿ : ರೋಚನದಿಂ 


0690, 3-೪ ನ ಸು. 77); 


ರಂಜಿಪ ನೂಲ ರಕ್ಕೆವಣಿಗಳ್ಳೆಲ್ವಾಗೆ (ಉರಂತ- ೩33); ರಕ್ಕೆವಣಿ 
ಪುಲಿಯಂಗುರ್‌ ಗೆಜ್ಜೆ . . * ಪರಿಪರಿಯ ಬಾಲದೊಡಿಗೆಗಳನಾಂತು (ತೆಂಿಫು- 
೫-೩೬) . [ರಕ್ಕೆ .. ಮಣ್ಮಿ ] 

ರಕ್ಕೆವೊಟ್ಟು (ನಾ). ಭೂತ ಪಿಶಾಚಾದಿಗಳೀದ ಉಂಟಾಗುವ 
ತೊಂದರೆಗೆಳಿಂದ ರಕ್ಷಿಸುವುದಕ್ಕಾಗಿ ಇಡುವ ಬೊಟ್ಟು ; ದೃಷ್ಟಿ 
ಬೊಟ್ಟು : 


(ತನ್ನು: ೩-೯೮) ಲೋಕಲೋಚನಪರಿಪಂತದೋಷಹರಕಾರಣದಿಂದವಳಿಟ್ಟ 


೭೫೪೬ 


ರೆಕ್ತಕರ್ದಮ 


ರಕ್ಕೆವೊಟ್ಟೆನೆ ನಸುಗರ್ಪು ಕಣ್ಣೊಳಿಸಿದತ್ತು ಕುಚಂಗಳ ಚೂಚುಕಂಗೆಳೊಳ್‌ 
(ಉಕ್ಕಿ ೪-೨0): [ರಕ್ಕೆ 4 ಬೊಟ್ಟು (ಬಟ್ಟು) ) 
ರಕ್ತ (ಗು). ೧. ಬಣ್ಣ ಹಾಕಿದ; ಬಣ್ಣ ಬಳಿದ., ೨: ಕೆಂಪುಬಣ್ಣ 
ದಿಂದ-ಕೂಡಿದ` ; ಕೆಂಪಾದ : ವನಕರಿಕುಂಭಪುಟನೆ ಪಟಿಷ್ಠ ಕಠೋರ 
ನಖಪ್ರೆಹಾರಭೇದನ ಗಳಿತಾ[ಸ್ರ] ರಕ್ತನವಮೌಕ್ತಿಕ ಪಂಕ್ತಿವಿಳಾಸ 
'ಭಾಸುರುನನನೆನೆ (ಕುತಣ: 9೩-80). ಸಿ ಅಕ್ಕರೆಯ ; ಪ್ರೀತಿಯ: 
(ನಾ). ೪. ಕೆಂಪು; ಕೆಂಪುಬಣ್ಣ : “ಅರುಣ; » ಶೋಣಃ, ರಕ್ತಃ 
ಎ. ಲೋಹಿತಃ -- ಈ. ೭ ಕೆಂಪ್‌ (ಹಾಯು. 030-196) ; 
ಸುರಗಿಪ್ರಸೂನಮಂ ಕೊಂಡು ಧೃತರಕ್ತಕರವೀರನೇಟ್ವಂದು (ಕಾವಾ. 
೪-00). ೫. ಅನುರಾಗ ; ಪ್ರೀತಿ : “ಅನುರಾಗದೊಳು ಕೆಂಪಿಸೊಳು 
ಕುಂಕುಮದೊಳು ರುಧಿರದೊಳು ರಕ್ತಂ” (ನುಂಗ; ೮೩೦-೩೪). 
ಓ. ಅನುರಾಗವುಳ್ಳ ವ್ಯಕ್ತಿ ; ಅನುರಕ್ತ : ಕೆಂಪೇಟ್‌ ನೈಜಾಂಶುರಕ್ತಂ 
ಭಗಣಂ ತತ್ನೀಕರಂಬೊೊಲ್‌ ಮೆಅಕಿಯೆ (೩-೬-೨೪), ಹಿ. ಜೀವಿಗಳ 
ದೇಹದಲ್ಲಿ: ಇರುವ ಜೀವದಾಯಕವಾದ ಕೆಂಪುಬಣ್ಣದ ದ್ರವ ; 
ನೆತ್ತರು: ರುಧಿರ : “ಕ್ಷತಜಂ . - . ಶೋಣಿತಂ, ರಕ್ತಂ- 
ಈ ೭ ನೆತ್ತರು” (ಕಣಯ. ೦0೪-0) ; ಖಳದುಶ್ಶಾಸನವಕ್ಷಸ್ಥತೋಚ್ಚ 
ಲತ್ಯ ಷ್ಣರಕ್ತಜಲದಿ) ಕೋಪಾನಳನಂ ಮನ್ನಿಸದಿನ್ನುಂ ಗಳಗಳಿತ ಸಕೋಪ 
ನಿರ್‌ ತೆಜದಿಂದಿದೆನ್ಯ (ಗರಾಯು. ೧೫೬); ಆರುಕೋಶಗಳು 
ಯಾವುವೆಂದರೆ...-.ಪಿತೃಶರೀರದಿದ ಬರುವ ಆಸ್ಲಿ ಸ್ನಾಯು ಮಜ್ಜ, 
ಮಾತೃಶರೀರದಿಂದ ಬರುವ ರೋಮ "ಮಾಂಸ ರಕ್ತ (ಹಂಸಾ; ೩). ೮. 
ಕೆಂಪು ಬಣ್ಣದ ಚಂದನ ; "" ತ್ರಿಚಂದನಂ... ರಕ್ತ, ಪೀತ, ಸಿತಚಂದನೆ” 
(ಓ೩೦- ೬೦)- ೯. ಕುಂಕುಮಕೇಸರಿ ; “ಕಾಶ್ಮೀರಾರುಣಮೋಹರಕ್ತಮಿವು 
ರಕ್ತಾಖ್ಯಿಂ” (೫ರ. ೧೭). ೧೦. ಕುಸುಂಬೆ ಗಿಡ ಮತ್ತು ಅದರ 
ಹೂವು. ೧೧: ಅಗ್ನಿಯ ಏಳು ನಾಲಗೆಗಳಲ್ಲಿ ಒಂದು. ೧೨. ತಾಮ್ರ. 
೧೩. ಮುಟ್ಟು ; ರಜಸ್ಸು- 
ರಕ್ತದ ಒತ್ತಡ ಎ. (ಶರೀರದ) ರಕ್ತದ ಏರಿಳಿತ : ವಯಸ್ಸಾದವರು 
ರಕ್ತದ ಒತ್ತಡವನ್ನು ಆಗಿಂದಾಗ್ಯೆ ಪೆರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. 
(69). ರಕ್ತ ಹೀರುಎ ೧. ರಕ್ತವನ್ನು ಕುಡಿ; ನೆತ್ತರನ್ನು ಹೀರು: ಕಚ್ಚಿದ 
ತಗುಣೆ ಕಣ್ಣಿಗೆ ಬೀಳುತ್ತದೆಯೆ ? ಆದು ನಿಮ್ಮ ಉಡುಪಿನ ಹೊರಗಿ 
ನಿಂದಲೇ ರಕ್ತಹೀರಬಲ್ಲದು (ನಂಟರು: ೪). ೨. (ಆಲಂ) ತೊಂದರೆ 
ಕೊಡು ; ಕಾಡು : ಬಾಕಿ ಬರಲಿಲ್ಲವೆಂದು ಅವರು ರಕ್ತಹೀರುತ್ತಾ ಇದ್ದಾರೆ 
(ಊ8]. [Ao] 
ರಕ್ತೆಕ (ಗು): ೧. ಕೆಂಪಾದ. ೨. ಮೋಹಗೊಂಡ: (ನಾ). ೩. ಕೆಂಪು 
ಬಣ್ಣ. ೪. ಕೆಂಪುಬಟ್ಟೆ. ೫. ಒಂದು ಬಗೆಯ ಮರ. [ಸಂ] 


55 ರಕ್ತಕಂಬಲ, ರಕ್ತಕಂಬಳ (ನಾ). ಕೆಂಪುಬಣ್ಣದ ಕಂಬಳಿ; ಪಾಂಡುಕಪಾಂಡು 


ಕಂಬಲ ರಕ್ತಕಂಬಲಾ [೫ ೫- ಳಾ]ತಿರ್ರರೆ « . » ಸಿಹಾಸನಾಲಂಕೃತ 
ಮುಮಾಗಿ (ಪು, -9 ನ). ತಕ್ಟಕಂಬಳೆ: ರಕ್ತಕಂಬಳಮನಿದನ್ನಲ್ಲಿ ಪಡೆದೆ. 
[CN [Xo.] 

ರಕ್ತಕಂಬಳ " ರಕ್ತಕಂಬಲ' ನೋ. 


4 ರಕ್ತಕಟ್ಟು (ನಾ). ದನಗಳಿಗೆ ಬರುವ ಒಂದು ಬಗೆಯ ರೋಗ ; ಆಮ 


ಶಂಕೆ : (ಇನ್ನೊ ೩೪; ೪0): [ರಕ್ತ 4 ಕಟ್ಟು: 

ರಕ್ತಕಣ (ನಾ)- ರಕ್ತದ ಸೂಕ್ಷ್ಮಾಂಗ: ಕಾಯಿಲೆಯು ಹೆಚ್ಚು ದಾಗ/ರಕ್ತೆಕಣ 
ಗಳಿ ವೇಗವಾಗಿ ಕೆಳಮಟ್ಟಕ್ಕಿಳಿಯುತ್ತವೆ. (ಕ0ರೋ- 0೪); ರಕ್ತಕಣಗಳೂ 
ಜೀವದೆಣುಗಳೂ ಕುಣಿಯೆ ಕೊಡುತ ಹೊಳಲು! (ಕೃಷ್ಠಾಳು- ೨೭-೦೪). [0.1 


ತದಂಘ್ರಯ ರೇಣುವಕ್ಕ ಜಂಬೊರೆಯದ ರಕ್ಕೆವೊಟ್ಟೆನಿಸಿರಲ್ಕೆ | 4 |ರಕ್ತಕರ್ದಮ (ನಾ). ಕೆಂಪುಬಣ್ಣದ ಸುಗಂಧಥ ಕಲ್ಯ. _ ಮಂದವಾದ 


ದ್ರವ; ಪೀನಕ್ಷು ರಕ್ತಕರ್ಡಮನೂನ ಸುಗಂಧಾಧಿಕಾರಮರ್ದನಕುಶಲಂ 


ರಕ್ತಕಾಸ 


ತಾನಿಂಗಿತಜ್ಞನುಂ ವಿಜ್ಞ್ಞಾನಹಿತಂ ಶೌಚಿ ಪೀಠವರ್ಧನನೆನಿಕುಂ (ಮವ 
60-90)- * ಯಕ್ಷಕರ್ದಮ ' ಪರಾ. [ಸಂ] 
ರಕ್ತಕಾಸ (ನಾ). ಕೆಮ್ಮಿದಾಗ ರಕ್ತ ಬೀಳುವ ಒಂದು ಬಗೆಯ ರೋಗ : 


ತಡಕಿಲು ಬೇರನ್ನು ಗೋಮೂತ್ರದಲ್ಲರೆದು ಕುಡಿಯಲು ರಕ್ತಕಾಸ 
ನಿಲ್ಲುವುದು (ತಳಕ್ಕೆ ತಂ. ೪೩). [ಸಂ,] 

ರಕ್ತಕೃಚ್ಛ) (ನಾ). (ಮೂತ್ರದಲ್ಲಿ ರಕ್ತಬೀಳುವ) ಒಂದು ಬಗೆಯ 
ರೋಗ : ರಕ್ತಕೃಚ್ಛ ಕ್ಕೆ : - ಮಡುವಾಗಂಗೆಡ್ಡೆ ಇದಂ ಅರೆದು 
ಮೊಸರುನೀರಲ್ಲಿ ಕದಡಿ ಸಕ್ಕರೆ ಸಹ ಕೊಳ್ಳಲು ರಕ್ತಕೃಚ್ಛ್ರ, ಹರ (ಂಕ್ಮಿಂ- 
or). [ಸಂ.) 

ರಕ್ತಕೊಡಗೆ, ರಕ್ತಕೊಡಿಗೆ. ರಕ್ತಗೊಡಿಗೆ (ನಾ): ನಾಡಿಗಾಗಿ ಅಥವಾ 


ಅರಸನಿಗಾಗಿ ಪ್ರಾಣ ತೆತ್ತ ವೀರನ ಕುಟುಂಬದವರಿಗೆ ಕೊಡುವ 
ದಾನ, - ಉಂಬಳಿ ; ನೆತ್ತರಕೊಡಿಗೆ: ಭಟ್ಟಮಾನ್ಯ ಉಂಬಳಿ 
ರಕ್ತಕೊಡಗೆ ಮುಂತಾದುವೇನೂ ಹೆಚ್ಚು ಕಡಮೆಯಾಗದುತೆಯೂ ... 
ಕರಣಿಕರು ಎಚ್ಚತ್ತಿದಬೇಕು. (66ುಗಂ. ೬-33). ರಕ್ತಕೊಡಿಗೆ : ಹರತಿ 
ಬೋತಿ ಚನ್ನನು ಹರತಿ ಮುತ್ತಿಗೆಯಲು ವೂ x ೫ ಹೊರಟು ತಲೆಮೇಲೆ 
ಬಿದ್ದು ಜಗಳದಲ್ಲಿ ಮ್ರುತವಾಗಲಾಗೆ ಕೊಟ ರಕ್ತಕೊಡಿಗೆ ಮಾನ್ಯದ 
ಹೊಲವನ್ನು , . . ಅನುಭವಿಸಿಕೊಂಬುದು (ಎಳ: ೫1. ಹಿಂಯೂ. ೦೯-೦೪; 
3198); ಯುದ್ಧದಲ್ಲಿ ತೀರಿಹೋದ ಜನಗಳ ಹೆಂಡಿರು ಮಕ್ಕಳಿಗೆ ರಕ್ತ 
ಕೊಡಿಗೆ ಎಂಬದಾಗಿ ಭೂಮಿಯನ್ನು ಕೊಟ್ಟು (ಮುತತ: 1, 0೪೨). 
ರಕ್ಕಗೊಡಿಗೆ : ಆಯ ಗಖಚೆಶು ಅವನ ಕೆಸಿದೋಜನು ಮಗನಿಗೆ ರಕ್ತ 
ಗೊಡಿಗೆ ಮನ್ಯ (ಎಳ. ೫ (8). ೫9. ೦೨೦-೫: 168ಯ ಕತ). 
(ರಕ್ತ | ಕೊಡಗೆ ( ಕೊಡಂಗೆಯ )] 

ರಕ್ತಕೊಡಿಗೆ 'ರಕ್ತಕೊಡಗೆ' ನೋ. 

ರಕ್ತಕೋಪ್ಮ (ನಾ). ಒಂದು ಬಗೆಯ ಮರ: 
ರಕ್ತಕೋಷ್ಮ, ಪತಂಗ" (೬49. ೦೬೪). [ಸಂ.] 

ರಕ್ತಕ್ಷಯ (ನಾ). ದೇಹದಲ್ಲಿ ರಕ್ತವು ಕದಮೆಯಾಗುತ್ತಾ ಹೋಗುವ 
ಒಂದು ಬಗೆಯ ರೋಗ: ಬಿಳಿಚುರೋಗ : ಕೆಲವು ಜಾತಿಯ 
ಅಣಬೆಗಳಲ್ಲಿ ಫೋಲಿಕ್‌ ಆಮ್ಲ ಹೆಚ್ಚುಗಿರುವುದೇದು ತಿಳಿದುಬುದಿದೆ. 
ಈ ಆಮ್ಲವನ್ನು ರಕ್ತಕ್ಷಯದಿಂದ ನರಳುವ ರೋಗಿಗಳಿಗೆ ಕೊಡುತ್ತಾರೆ 
(4544: 1. 338); ರಾಘಸ್ತನೆ ಹೆಂಡತಿ ಬಲುದಿನಗಳಿಂದ ರಕ್ತಕ್ಷಯ 
ದಿ:ದ ಬಳಲುತ್ತಿರೆ:ವಳು (ಗುಶಾಖು, 14). [ಸಂ.] 

ರಕ್ತಗತ (ಗು). ೧. ರಕ್ತದಲ್ಲಿ ಹೊಳ್ಳ ,- ಸೇರಿದ. ೨. ಬಹುಕಾಲ 


``ರಕ್ತನೇತ್ರಃ ಎ 


ದಿಂದ ಇರುವ: ತುವರೆಎಲ್ಕೆ ಕೆ ಇವು ಸಮಭಾಗ 
ಕಷಾಯವಿಕ್ಕಿ ಸೇವಿಸ, ರಕ್ತಗತ್ವಿರ 'ಗುಣವಹುದು (345. ೦೦೭). 
(ನಾ). ೩. ರಕ್ತದಲ್ಲಿ ಸೇರಿರುವುದು. ೪. (ಅಲಂ) ಹುಟ್ಟಿನಿಂದ 
ಬಂದುದು; ವಂಶಪಾರಂಪರ್ಯವಾದುದು. 
ರಕ್ತಗತವಾಗು - ೧. ರಕ್ತದಲ್ಲಿ ಸೇರು: ಖರ್ಜೂರದಲ್ಲಿರುವ 
ಸಕ್ಕರೆಗೆ ಗುಣವಿದೆ. (ಅತು. ೭); 
ಮೇದಸ್ಸು ರಕ್ತಗತವುದ ಮೇಲೆ, ಇವನ್ನು ದೇಹವು ಶಕ್ತಿ 
ಗಿಸಿಕೊಳ್ಳುವುದು (ಗೃತರಿ. ೧೪. ವಿ. ಬಹಳ 
ವಂಶಾನುಗತವಾಗಿರು : ಸಹನೆ ಶ್ರದ್ಧೆ ತನ್ನ 


ಹಿರಿಯರಿಂದ ಪಡೆದ ಪ್ರ. 

ರಕ್ತೆಗತವಾದದ್ದು (೬4; ೨0). 
ರಕ್ತಗುಂಜಿ 

ಅರಗ. 


ಈ ಸಂಸ್ಕಾರೆ ಆದಳಂತಹ ಹೆಣ್ಣಿಗೆ 
[ಸಂ.) 

(ನಾ): ಕೆಂಪುಬಣ್ಣದ ಗುಲಗಂಜಿ; "ರಕ್ತಗುಂಜೀ . 
ಜಿಪ್ಕೆ- ರಕ್ತಗುಂಜಿ” (೬೩೦- ೦೩೪). [ ಎ ಸಂ. ರಕ್ತಗುಯ ] 
ರಕ್ತಗೊಡಿಗೆ ' ರಕ್ತಕೊಡಗೆ' ನೋ. 


೭೫೪೦ 


16 


18 


೩8 


48 


ರಕ್ತನೀರು 


ರಕ್ತಗ್ರಹಣಿ (ನಾ). ಗ್ರಹಣಿರೋಗದಲ್ಲಿ ಒಂದು ಬಗೆ; ರಕ್ತಬೇಧಿ ; 
ಅತ್ತಿತಿಗುಡು, ಕೊಡಸಿಗೆತಿಗುಡು .,, ಚೂರ್ಣಂ ಮಾಡಿ . 
ತತಿಪ್ಚದಲ್ಲಿ ಕಲಸಿ ಕೊಳ್ಳೆ ಲು ರಕ್ತಗ್ರಹಣಿ ಮಾಣ್ಗುಂ (1ಕನ್ಕಿ. «19). [ಸಂ.] 

ರಕ್ತಚಂಚು (ನಾ). ೧. ಕೆಂಪುಬಣ್ಣದ. ಕೊಕ್ಕು. ೨. ಕೆಂಪುಬಣ್ಣದ 
ಕೊಕ್ಕಿರುವ ಪಕ್ಷಿ; ಗಿಳಿ ; ಪಿಂಗಳಮಾದ ನೆಲ್ಲ ತೆನೆಯಂ ನಸುಗರ್ಚಿದ 
ರಕ್ತಚಂಚು ಪಕ್ಷಂಗಳ ಹುಡ್ವಲಚ್ಛವಿ ಮನಂಗೊಳೆ ಪುಜುವ ಕೀರಮೂಲೆ 
ಎ... ರಂಜಿಕುರಿ (೩18. ೪-೩0). [ಸಂ.] 

ರಕ್ತಚಂದನ (ನಾ). ಚಂದನದಲ್ಲಿ ಒಂದು ಬಗೆ ; ಕೆಂಪು ಶ್ರೀಗಂಧ ; 
“ಕರತ್‌ -. ರಕ್ತಚಂದನ” (೬4ಛ: 30) : ಶಾರಿಬಾದಿಗಣ ; - ಸೊಗದೆ 
ಬೇರು... ಇಪ್ಪೆ ಹೂವು ಶ್ರೀಗಂಧ, ರಕ್ತಚಂದನ, ಅತಿಮಧುರ 
(a5. ೮೦ ೮0) - [ಸಂ.) 

ರಕ್ತಚಲನೆ (ನಾ). (ದೇಹದಲ್ಲಿ) ರಕ್ತವು ಹರಿಯುವಿಕೆ ; ರಕ್ತಸಂಚಾರ ; 
ವಿಟಮಿನ್‌ಗಳು ದೇಹದ ಬೆಳವಣಿಗೆಗೆ ರಕ್ತ ಚಲನೆ, ಪಚನಕಾರ್ಯ ಇತ್ಯಾದಿ 
ಕೆಲಸಗಳು ಸುಗಮವಾಗಿ ವ್ಯವಸ್ಥಿತವಾಗಿ ನಡೆಯುವಂತೆ ಸಹಾಯಕ 
ಮಗುವುವು (ಗೃಜಂ- ಟಿ. [ ಸಂ, ರಕ್ತಚಲನ ] 

ರಕ್ತಚ್ಛದ (ನಾ). ಕೆಂಪುರೆಕ್ಕೆಗಳುಳ್ಳ ಒಂದು ಬಗೆಯ ಹಕ್ಕಿ : 
“ರಕ್ತಚ್ಛದಂ ಪಿಕ್ಕುಳಿಕೆ” (ಮಗರಾ. ೩೨-೪)- [ಸಂ.] 

ಶಕ್ತಜಿಹ್ವಕ (ನಂ). ನಾಲಗೆಯು ಕೆಂಪುಬಣ್ಣಕ್ಕೆ ತಿರುಗುವ ಒಂದು 
ಬಗೆಯ ರೋಗ : ನಾಲಗೆ ರಕ್ತವರ್ಣವಾಗಿ ಒಣಗಿ ಮುಳ್ಳುಮುಳ್ಳಾಗಿ 
ರ್ಪುದು . . - ರಕ್ತಜಿಸ್ವಕಸನ್ನಿದೋಹಔಮೆಂದರಿವುದ್ದ (444, ೨೬೦): [ಸಂ.] 

ರಕ್ತತುಂಡ (ನಾ). ರಕ್ತಚೆಂಚು ೨ ; ಪಸರಿಸಿ ಶಾಖಾಭುಜದೊಳೀ 
ಮಿಸುಗುವ ನಖಪದಮನಧರಪಲ್ಲವಮಂ ಖಂಡಿಸಿ ರೆಕ್ತತುಂಡನೇಂ 
ಪುಟ್ಟಿಸಿದುದೊ ಸಹಕಾರಲತಿಕೆಗಂಗಜಶರಮಂ (ಮಲು. ೬-೩೪). [ಸಂ,] 

ರಕ್ತತ್ವ (ನಾ). ೧. ಕೆಂಪುಬಣ್ಣ; ಸುದತಿಯ ಚಳನತಳಕ್ಕತಿದೃುದುತ್ವ ರಕ್ತತ್ವ 
ಮುಚಿತಮೆನೆ ಸೊಗಯಿಗುಗು (ತಂದ್ರ ಪು. 00-009). ೨. ಅನುರಾಗ; 
ಪ್ರೀತಿ. ೧% ೨: ಆನುಂ ಪ್ರತೀಚೀಸಮಾಗಮಸಂತುಷ್ಟನೆನಪ್ಪೆ ನೆಂದು 
ದಿನಪಂ ರಕ್ತತ್ವದಿಂ ಫೋಗೆ ರಾಗಮೆ ತತ್ಕುಂಕುಮರಾಗಮಾದುದಪರಾಲಂ 
ಕಾರವಿಸ್ತಾರದೊಳ್‌ (ತಿಕ. 6-4೦). [ಸಂ.] 

ರಕ್ತದಾಹ (ನಾ). (ಕೊಲೆ, ಯುದ್ಧ ಮುಂತಾದ ಸಂದರ್ಭಗಳಲ್ಲಿ 
ಜನರ) ರಕ್ತವನ್ನು ಚೆಲ್ಲುವ ಬಯಕೆ ; ರಕ್ತದಾಹಕ್ಕೆ ಮಾಡಿದ ಕೃತ್ಯ 
ಅಂತಾನೂ ಹೆಳೋ ಹಾಗಿಲ್ಲ (ೀ6ಡೋ, ೦0).- [ಸಂ.] 

ರಕ್ತದೇಶಿ (ನಾ)- [ಸಂಗೀತ] ಒಂದು ರಾಗದ ಹೆಸರು ; ಗಿಂಡಾಕ್ರೀ 
ರಕ್ತದೇಶಿ ಲಲಿತಾ ವಸಂತರಾಗಂ ಇವಾದಿಯಾದ ರಾಗಂಗಳಂ 
ಪಾಡುತ್ತಿರೆ (ಹರ. ೨-೪೦). [?] 

ರಕ್ತಧಾತು (ನಾ). ೧. ಕೆಂಪುಬಣ್ಣದ ಕಲು; ಕಾವಿ. ೨. ರಕ್ತದ 
ನ 'ಶ : ಧಾತುಗಳು ರಸಧಾತು, ರಕ್ತಧಾತು, ಮಾಂಸಧಾತು. . 

ಂತು ಎಂದು ಏಳು ತೆರನಾಗಿವೆ (ಸಳವೈ- «6)- ೩. ತಾಮ್ರ. ([ಸಂ.] 

ರಕ್ತಧಾರೆ (ನಾ). ನೆತ್ತರ ಪ್ರವಾಹ, - ಹೊ ನ ಮುಂಚಿ ಮುನ್ನವೆ 
ಸಚಿಮಶ್ತಮೈದೆ ಕೊಳಗಿಂ ತಲೆ ಖ. 'ವಿರಳರಕ್ತಧಾರೆ 
ಪೊಜಸೂಸಿರೆ ಬಾಲನ ಕಂ: 2 (ಊಶಿಕೇ- 04. ೯೬). [ಸಂ. ರಕ್ತಧುರಂ] 

ರಕ್ತನಾಳ (ನಾ)- ದೇಹದಲ್ಲಿ ರಕ್ತ ೭ ನರ; ಸೆರೆ: 
ರಕ್ತದ ಒತ್ತಡವನ್ನು ಮತ್ತೆ ರಕ್ತನಾಳದ 

ಲಕ ಕೊಡಬಹುದ; . ರಕ್ತನಾಲ] 

ರಕ್ತನೀರು (ನಾ). ಕೆ. ಆರತಿಯಿಂ 
ರಕ್ತನೀರಿಂದ ಕುಸುಮೋಪಹಾರದಿಂ . , . ನಾರಿ ಸತ್ಕರಿಸಿ. 


[ರಕ್ತ ನೀರ್‌] 


ಏರಿಸಲು 


ದಳಂದು (ಕುರಾಸಾಂ, ೦೬-೦೬೩)- 


ರಕ್ತಪ 


ರಕ್ತಪ (ನಾ). ರಕ್ತವನ್ನು ಕುಡಿಯುವವನು; ರಾಕ್ಷಸ. 50.) 
ರಕ್ತಪದಿ (ನಾ). ಒಂದು "ಬಗೆಯ ಸಸ್ಯ; ಶೀಘ್ರ: “ಹತ್ತಿದರೆ 
ಮುರುಟುಹಂ ರಕ್ತಪದಿ ಶೀಘ್ರ” (ಕಂಗಂ- 9೩-೫೩). [ಸಂ. ರಕ್ತಪದೀ] 
ರಕ್ತಪರಿಚಲನೆ (ನಾ)- ಇ ರಕ್ತಚಲನೆ ; ರಕ್ತಪರಿಚಲನೆ. [ರಕ್ತಕೋಶ 
ದಿಂದ ಅಪಧಮನಿಗಳಲ್ಲಿ ಹೊರಟು ಮರಳಿ ಅಭಿಧಮನಿಗಳ ಮೂಲಕ ರಕ್ತ | * 
ಕೋಶವನ್ನು ಸೇರುವುದು) (018621೩0107: ಇ05೩); ಕೀಟಿಗಳಲ್ಲಿ ಶೆಕ್ತಪರಿ 
ಚಲನೆ ಪ್ರಧಾನಪ್ರಾಣಿಗಳಂತಲ್ಲದೆ ಮುಖ್ಯವಾಗಿ, ಅಂಗಾಂಗಗಳ ರಾಸಾ 
ಯನಿಕ ಬದಲಾವಣೆಗಳ ಮಾಧ್ಯಮ (43. ೩೦)- [ಸಂ. ರಸ್ತಪರಿಚಲನ] 
ರಕ್ತಪಾತ (ನಾ). (ಆಲಂ) ಸಾಮೂಡಿಕದಾದ ಕೊಲೆ : ಕನ್ಯಾಕುಮಾರಿ 
- ಯಿಂದ ಕಾಶ್ಮೀರದದರೆಗೆ ರಕ್ತಪಾತವಾದೀತು (ಉಶಶಿವಿ- ೬೪)- (ಸಂ.] 
ರಕ್ತಪಾನ (ನಾ). ರಕ್ತವನ್ನು ಕುಡಿಯುವಿಕೆ : ರಣದೊಳಭಿಲಾಷೆಯಿಂ. 
ವೈಶಾಚರಂತೆ ಹೇಸದೆ ರಕ್ತಪಾನಮಂ ಮಾಡಿಯೊಡಲ ಪೋಷಿಸಿದೆ. 
(ಕೈ ಬಳಾ- ೨-೬೦), [ಸಂ,] 
ರಕ್ತಪಾಯಿ (ನೂ): ೧. ರಕ್ತವನ್ನು ಕುಡಿಯುವವನು ; ರಾಕ್ಷನ- ವ. 


ತಿಗಣೆ. (ಸಂ. ರಕ್ತಪಾಯಿನ್‌] 28 
ರಕ್ತಪಿಂಡಾಲ (ನಾ): ಒಂದು ಬಗೆಯ ಔಷಧೀಸ: “ಆಲ — 
ರೆಕ್ತಪಿಂಡಾಲ” (೬4೩ 00)- [ಆ ಸಂ. ರಕ್ಷಿಪಿಂದಾಲು] 


ರಕ್ತಪಿಂಡಾಲು (ನಾ). ಇ ರಕ್ತಪಿಂದಾಲ : “ಪತ್ರಾಲುಃ _ರಕ್ತಿಂಡಾಲು” 
(ಓಷಧಿ- ೪0): [ಸಂ.] 

ರಕ್ತಪಿತ್ತ (ನಾ), ಒಂದು ಬಗೆಯ ರೋಗ; ಪಿತ್ತವಿಕಾರದಿಂದ ಉಂಟಾ 
ಗುವ ರಕ್ತಪರಿಚಲನೆಯ ಏರುಪೇರು : ನೆಭಿಜೆಟ್ಟೆನ ಚೂರ್ಣದ ಮಾಡಿ 
ಸಕ್ಕರೆಯ ಬೆರಸಿ. ತುಪ್ಪವ ಕಲಸಿ ಮೆಲ್ಲಲು ರಕ್ತಪಿತ್ತ ಹರ (ಂಕ್ಕಿಂ. 00); 
ನಾಡಿಯು - . . ಹಲ್ಲಿಯ ಹಾಗೆ ಆಡಿದರೆ ರಕ್ತಪಿತ್ತದೆ: 
ತಿಳಿವುದು (ಸಠನ್ಕೆ- 03). -[ಸಂ,] 

ರಕ್ತಪಿಪಾಸಿ (ನಾ). ರಕ್ತವನ್ನು ಕುಡಿಯುವ ದಾಹವುಳ್ಳವನು 

* ಪೋಲೀಸರ ದೃಷ್ಟಿಯಲ್ಲಿ ಈತ ರಕ್ತಪಿಪುಸಿ ದೈತ್ಯ (ಅಕ್ಕಾರ್ಕ. ೬೭): 

[ಸಂ. ರಕ್ತಪಿಪಾಸಿನ್‌] 

ರಕ್ತಪಿಪಾಸೆ (ನಾ) ರಕ್ತದಾಹ. [ಸಂ. ರಸ್ತಪಿಪಾಸು ] 

ರಕ್ತಪುಚ್ಛ (ನಾ). ಕೆಂಪುಬಣ್ಣದ ಕೊಂಡಿಯಿರುವ ಒಂದು ಬಗೆಯ 
ಚೇಳು; ಕೆಂಜೇಳು: ಂರುಜ; ರೆತ್ತಪುಚ್ಛ: ಎಮ್ಮೆ ಚೇಳು; ಶುಕ್ಲ 
ಕೀಟ ಎಂದು. ಚೇಳುಗಳು ನಾಲ್ಕೂ ತೆಜಿ (ಧೈರ್ಯ. 21, ೪). [ಸಂ.] 

ರಕ್ತಪುನರ್ನದ (ನಾ) ಕೆಂಪು ಸೂಪುಗಳನ್ನು ಬಿಡುವ ಒಂದು ಬಗೆಯ 
ಸಸ್ಯ: ಅಡಕುಪುಟ್ಟನ ಗಿಡ, ಬಳದಡಿಕೆ: ಸನಾದಿಕಾ: ಗೊನೆಜುಲಿ: ರಕ್ತ 
ಪುನರ್ನವ (ಹೈ 8೧. ೦೩-3೩೦): [ಸಂ. ರಕ್ತಪುನರ್ನವಾ] 

ರಕ್ತಪುರ (ನಾ). ಒಂದುಊರಿನ ಹೆಸರು; p ಈಗಿನ ವಿಜಾಪುರ 
ಜಿಲ್ಲೆಯ ಪಟ್ಟದಕಲ್ಲು. ಇದು *ಕಿಸುವೊಳಲ್‌ ' ಎಂಬುದರ 
ಸಂಸ್ಕೃತೀಕ೦ಣ ; ರಕ್ತೆಪುರಷುಧಿಎಸೆತಿ ವಿಜಯಸ್ಕನ್ಹಾವರೇ (ಇ. 1೩ 
೨೦೫-೫೬; 750) - [ಸಂ.] 

ರಕ್ತಪುಷ್ಪ (ನಾ). ೧. ಕೆಂಪುಹೂವು : ರಕ್ತಪುಷ್ಟವು ಗಂಧಭೂಷಣರಕ್ತಕರ 
ಪುತ್ರೇ (ಕನು ೩೪): ೨. ಕೆಂಪುಹೂವುಗಳನ್ನು ಬಿಡುವ ಮುತ್ತುಗ 
ಮೊದಲಾದ ಮರಗಳು. [ಸಂ.] 

ರಕ್ತಪೈತ್ಯ (ನಾ). ಇ ರಕ್ತಪಿತ್ತ ದಾಹ, ಮೂರ್ಛೆ, ಭ್ರಮೆ, ರಕ್ತಪೈತ್ಯ 
ಮುಂತಾದ ಸಕಲರೋಗಗಳೂ ತತ್‌ ಾಶೆವಾಗುವುವು (ಸತವೈೆ- ೪೩), 

[ರಕ್ತ + ಪೈತ್ಯ) 

ರಕ್ತಪ್ರಕೋಪ (ನಾ). - ರಕ್ರಪಿತ್ರ: ರಕ್ತಪ್ರಕೋವಕ್ಕೆ 

ರಾಜನ್ನ. ಹೆಸರು, ತೊಗರಿ ಇಷ್ಟು ಪಥ್ಯ (೩8: 0೦). (ಸಂ.] 


20 


ನಿವ ಹಾಗೂ. . - 


ಒ. 


ಗ 


40 


ವ್ಯ | 


೭೫೪೯ 


ರಕ್ತಮೋಕ್ಷ 


ರಕ್ತಪ್ರಮೇಹ (ನಾ). ಮೂತ್ರದಲ್ಲಿ ರಕ್ತವು ಹೋಗುವ ಒಂದು ಬಗೆಯ 
ರೋಗ : ರಕ್ತಪ್ರಮೇಹ . * ಕಲ್ಲುಬೀಳೆವುದು ಇದಕ್ಕೆಲ್ಲಾ 
ಅಮರದ ಬಳ್ಳಿಯಲ್ಲಿ ೨ದಿನ ಕೊಡುವುದು. (8ಕ್ಕಶಿ. ೪೨): [ಸಂ.] 

ರಕ್ತಪ್ರಸೂನ (ನಾ). ಇ ರಕ್ತಷೆಡ್ಟೆ ೧: ಮೊದಲೇಂಳ್‌ ಮುಳ" ಮೇಗೆ 
ವಿಚಿತ್ರದಳಿತ ರಕ್ತಸ್ರಸೂನಮೆಂಬಿನಿತಳಕೊಳುಗದು. ಶಾಲ್ಮಲಿವನರುಹಮಾ 
ವುದುಶರಂ ನಿನಗಮಿದಿರವಾದಿಗದಂಧಿಪಾ (ಕಾಶ. 6-083). [ಸಂ,] 

ರಕ್ತಬೀಜ (ನಾ). ೧. ದಾಳಿಂಬೆ ಗಿಡ. ೨. ಒಬ್ಬ ರಾಕ್ಷಸನ ಹೆಸರು ; 
ಕುಸುರಿದರಿವುದು ರಕ್ತಬೀಜನಂ (64೭೫, ೪0-೪೮). [ಸಂ.] 

ರಕ್ತಬೋಳ (ನಾ). ಒಂದು ಬಗೆಯ ಔಷಧೀಸಸ್ಕೆ ಮತ್ತು ಅದರ 
ಅಂಟು : ಬಾಣಂತಿಬೋಳೆ: ರಕ್ತಬೋಳ . . , ತೆಗೆದುಕೊಳ್ಳಲು ಕ್ಷಯ, 
ಪಾಂಡು, ಕಾಮಾಲೆ, ಪೈತ್ಮರೋಗ ಸಹ ಗುಣಮಕ್ಕುಂ (೬ಕ್ಕೆ. ೨೩೨): 
ಒಂದು ಚೂರು ಡಿಕ್ಕಿದಾಲೆ ಮತ್ತಾ ರಕ್ತಬೋಳ (ಯಾವುದಾದರೊಂದು. 
ಸಾಕು) ವನ್ನು ನೀರಿ ತೇದು - - . ಶೆಳಹೊಟ್ಟೆಗೆ ತೆಳುವಾಗಿ ಹಚ್ಚುವುದು 
(ಮನೆಕು, 6). [ರಕ್ತ 4+ ಬೋಳ್ಕ ( ಇ ಬೋಬ್ಕ )] 

ರಕ್ತಭೇದಿ (ನಂ). ಮಲದಲ್ಲಿ ರಕ್ತ ಹೋಗುವ ಒಂದು ಬಗೆಯ' 
ರೋಗ : ಆಡುಸೋಗೆ . . . ಎಲೆಗಳ ರಸವನ್ನು ಆಮಶಂಕೆ ರಕ್ಷಲ್ಲೇದಿಗಳಿಗೆ 
ಔಷಧವಾಗಿ ಉಪಯೋಗಿಸುವರು (ಕವಿಕೋ- 1, ೭೨೪)- [xo] 

ರೆಕ್ತಮಂಡಲ (ನ ದಿಂದ ಚರ್ಮದ ಮೇಲೆ 
ತೋರುವ ಕಲ್ಲ -ಸತುಕ್ಕೆ : ಪಕ್ಕ ಕಳ್ಳಿಯ ಹಾಲನ್ನರೆದು 


ಪಂಚಲವಣಂ ಬೆರಸಿ, ಅದನ್ನು ಆಡು, ಹಸು, ಕತ್ತೆ, ಕುದುರೆ ಇವುಗಳ 
ಹಾಕಿ ಎಣ್ಣೆಯನ್ನೆರೆದು ತೈಲವನಟ್ಟಿ ಪೂಸಿದರೆ 
ಕುಷ್ಠ. - - ಇವೆಲ್ಲವನ್ನೂ ಕೆಡಿಸುಗೆಂ (ಕ್ಕಿ ೦೫೪). 


೨. ಮೈಮೇಲೆ ಕಂಪುಮ: ಕೈಗಳಿರುವ ಒಂದು ಬಗೆಯ ಹಾವು. 
[ಸಂ.] 
ರಕ್ತಮುಖ (ನಂ). (ಕೋಪದಿಂದ) ಕೆಂಪಾದೆ ಮುಖವುಳ್ಳವನು : 
ಹೊರಳಿದನು ಹಮ್ಮೆೈಸಿ ದಧಿಮುಖ ರಕ್ತಮುಖನಾಗಿ (1980. ೩3-೩9): 
[ಜೂ.] 
ರಕ್ತಮೂತ್ರ (ನಾ): ಮೂತ್ರದಲ್ಲಿ ನೆತ್ತರು ಬೀಳುವ ಒಂದು ಬಗೆಯ 
ರೋಗ : ಆಲವ ಬಿಳ೨ು, ಅದ ಮುಗುಳು ಎರಡನ್ನೂ ಮಜ್ಜಿಗೆಯಲ್ಲಿ 
ಅರೆದು. - . ತುಪ್ಪ ಸಹ ಮೂಜು ದಿವಸ ಉಣ್ಣಲು ರಕ್ತಮೂತ್ರರೋಗ 
ಗುಣ (ಅಕ್ಕರ: 0೦೪)- [ಸಂ.) 
ರಕ್ತಮೂಲವ್ಯಾಧಿ (ನಾ)- ಮಲದಲ್ಲಿ ರಕ್ತ ಹೋಗುವ ಮೂಲವ್ಯಾಧಿ 
ರೋಗ ; ಬೋಳ, ನಾಗಕೇಸರ. ಖಂಡಸಕ್ಕರೆ ಇವಂ ಏಳುದಿನ ಗಟ್ಟಿ 
ಬೆಣ್ಣೆಯಲ್ಲಿ ಮೆಲೆ ರಕ್ತಮೂಲವ್ಯಾಧಿ ದಾಣ್ಣುಂ (ನನ್ನೆ. 6). [ಸಂ.] 
ಶಕ್ತಮೇಹ (ನಾ): ಇ. ರಕ್ರೆಮೂತ್ರು ; ಉಪ್ಪುಂ ಕರ್ವಿನ .ರಸಮಂಂ 
ಪಿಸ್ಟಲಿಯುಂ ಘೃತಮು; ನನಿತುಮೆನೋರಂತಪ್ಪಿ ನಮಾ(ಮೂಕ್ತಿಡುಗೆ 
ಸಾಲೊಳ” ತಪ್ಪಲ್ಲದೆ ಪ: ರಕ್ತಮೋಹಂ ಕಿಡುಗುಂ (6ಕ್ಕ೫- ೦೦-೨೫); 
ಶುಕ್ಲವೂ ರಕ್ತವೂ ಮೂತ್ರವೂ ಮೂರೊಕೂಡಿ ಬೀಳುವುದು. ಈ ಲಕ್ಷಣ 
ಗಳುಳ್ಳುವೆ ಕ್ರಮದಿಂದ ರಕ್ತಮೇಹ, ಶೆ:ಕ್ಷಮೇಹಮೆಂದರಿವುದು (ರ್ಕಿ: 
೩೭೦).- [೫ಂ,) 
ರಕ್ತಮೇಹನೆ (ನಾ). ಎ ರಕ್ತಮೂತ್ರ : ಎ(ಯ)ಲವ[ದ]ಗೊಟ್ಟೆ 
ಯಸ್ಪಿಮಧುಕು ಮಧು ಮಂೋಜಿಟಿ ತುಪ್ಪಮಿಂತಿವಂ ಕಲಸಿ ಹಯಕ್ಕೆ 
ಕೊಟ್ಟು ಬಟ್‌ಕ , . . ರಕ್ತಮೇಹನ ಹರಂ ಶುರೆಗಕ್ಕೆ (ಕಕ್ಕಕಾ- 00-39): 


[೫0.7 
ರಕ್ತಮೋಕ್ಷ (ನಾ). (ಜಿಗಣೆಯಿಂದ ರಕ್ತವನ್ನು ಹೀರಿಸಿ ವಷನವರ 
ಶರೀರದಿಂದ) -ರಕ್ತವನ್ನು ತೆಗೆಯುವುದು : (ಕೋಧನವು ನಿರೂಹಣ 


ರಕ್ತದಮನ ೭೫೫೦ ರಕ್ತ 


ನಸ್ಯ, ರಕ್ತಮೋಕ್ಷಂಗಳೆದೈದು ತೆರನಾಗಿರುವುದು 


ರಕ್ತಾಂಗಿ (ನಾ). ಒಂದು ಬಗೆಯ ಸಸ್ಯ: 


ಕ್ಕ ನ 
(ಸಳವ - ce). ರಕ್ತಾಂಗಿ ಮಂಜಟೆಯು ಮಂಜಿಷ್ಯೆ” (ಸಂಗಂ. ೪3-4). [ಸಂ. ರಕ್ತಾಗೀ] 
ರಕ್ತವಮನ (ನಾ). ರಕ್ತನ ಕಾರುವುದು :| |ರಕ್ತಾಂಬರೆ. (ನಾ). ೧. ಕೆಂಪುಬಣ್ಣದ ಬಚ್ಚಿ ; ರಕ್ತಾಂಬರ 

ಸ ಈ ಎರಡನ್ನೂ ವನುಟ್ವೀತೆಸೆದುದೊಗುನೆತ್ತರಿನ ಹೂರದಲಿ (ತೊರರಾ- ೬-೪೦-೨೬). ೨. 


ನ ಮು... ಮೂಜುದಿನ ತೆಗೆದುಕೊಳ್ಳಿ 

ನಿಲ್ಲುವುದು (ರಿಶೈೇ. ೬೦), [ಸಂ.] 

ರಕ್ತವಾತ (ನಾ). ಒಂದು ಬಗೆಯ ವಾತರೋಗ : ಏಲಕ್ಕಿ ನಾಗಕೇಸರಿ 
ಲವಂಗಚಕ್ಕೆ . , . ಸೇವಿಸೆ, , , ರಕ್ತವಾತು ಕ್ಷಯರೋಗ . .. ಸಹ 
ಗುಣವಾಗುವುದು (445. 69). [ಸಂ,] 

ರಕ್ತಶಾಲಿ. ರಕ್ತಶಾಳಿ (ನಾ): ಕೆಂಪುಜಾತಿಯ ಬತ್ತ; ಕೆಂಬೂತಿ; 
“ಕೆಂಪುಭತ್ತ, ಕೆಂಬೂತಿಭತ್ತ” (ಆನನ). ರಕ್ತೆಶಾಳಿ: “ರಕ್ತ 
ಶಾಳಿ;, ಮಹಾಶಾಳಿ; ಕಳಮಃ - ಇವು ಮೊದಲಾಗುಳ್ಳುವು ಕಳಮೆಯ 
ಭೇದಂ” (ಹರಾಯು- ೫-9೨೬): [ಸಂ.] 

ರಕ್ತಶಾಳಿ `ರಕ್ತಶಾಲಿ' ನೋ. 

ರಕ್ತಶೂಲೆ (ನಾ). ಹೆನ್ನೆರೋಗದಲ್ಲಿ ಒಂದು ಬಗೆ; ಯೋನಿಯಿಂದ 
ರಕ್ತ ಸುರಿಯುವುದು ; ತ್ರಿಕಟುಕ. ಭಾರುಗಿ, ಬೆಲ್ಲವತ್ತದ ತಿರುಳು, 
ಇವಂ ಸಮಾನಂಗೊಂಡು ಅರೆದು ತುಪ್ಪದಿಂದ ಕಲಸಿ ಕುಡಿಯೆ ರಕ್ಷಶೂಲೆ 
ಕೆಟ್ಟು ಗರ್ಭಮಕ್ಕುಂ [CY ನಿ: ೧೦೬): [ಸಂ. ರಕ್ತಶೂಲೂ] 

ರಕ್ತಶೋಷಣ (ನಾ). ರಕ್ತವು ಹೋಗುವುದು : ರಕ್ತಶೋಷಣದಿಂದಾದ 
ಮೂತ್ರಕೃಚ್ಛ ದಲ್ಲಿ ರತ್ತವೇ ಬೀಳುವುದು (ಸಕವ್ಕೆ- ೬೭೦), [ಸಂ.] 

ರಕ್ತಸಂಬಂಧ (ನಾ). ಅಣ್ಣತಮ್ಮಂದಿರು, ದಾಯಾದಿಗಳು ಮೊದಲಾದವ 
ರಲ್ಲಿರುವ ಬಾಂಧವ್ಯ ; ಜ್ಞಾತಿಸಂಬಂಧ ; ಪ್ರತ್ಯಕ್ಷ ರಕ್ತಸಂಬಂಧ 
ಪುಳ್ಳವರನ್ನು ನಂಟರ ಪಟ್ಟಿಯಿಂದ ತೆಗೆದುಹಾಕಬೇಕು (ಕಂಟಿರು. ೩) ; ರಕ್ತ 
ಸಂಬಂಧ: ಎಷ್ಟ ಆದರೂ ಜೀವ ಹೆಂಗ ನಿಲ್ಲಬೇಕು ನೋಡಿರಿ ! (ಗ್ಯತೂಯಿ- 


ರಕ್ತದಲ್ಲಿ ನೆನಸಿದ ಬಟ್ಟೆ ; ಘಾಯವನು ಪಡೆದು ಹಾಯ್ದ ಕರುಳಿನ 
ಮಿದುಳ ಜೋರಿನ ತೊಯ್ದ ರಕ್ತಾಂಬರದಿ ತಾನಿರಲೈದಿ ಕುರುಪತಿ ಕಂಡ 
ನಾದರೆ ಧನ್ಯ ತಾನು (ಉಕ, 6-90). [ಇಂ.] 

ರಕ್ತಾಂಬು (ನಾ). ಕೆನ್ನೀರು ; ನೆತ್ತರು: ಪುಷ್ಪಚಾಪುಸ್ಟ್ರಟಂಕಾರ 
ರವೋದ್ಭಿನ್ನಪ್ರ ಪಾಂಥಪ್ರಕರಪೃದಯರಕ್ತಾಂುಗಳ ಕೂಡೆ ಮಾರ್ಗುಂತರ 
ದೊಳ್‌ ಸೂಸುತ್ತಿರರ್ಲ ಬಂದುದು... . , ವಸಂತಂ (ಕಾರಂತ: ೭೨೦) ; 
ಸುರಿವ ರಕ್ತಾಂಬುಗಳಲ್ಯಬಿನಲುರವಣಿಪ ಬಿಜುಗಾಳಿ ಸೂಸಿತು ಸುರರ 
ಮೈಗಳಲಿ (ಕೊರಣ. ೬-೫೦-೨೬), [ಸಂ.] 

ರಕ್ತಾಕ್ಷ (ಗು). ೧. ಕೆಂಪುಕಣ್ಣುಲ್ಲ. ೨. ಭೀಕರವಾದ: (ನಾ) 
೩. ಕೋಣ: “ಮಹಿಷ. - ಶಕ್ತ್ತಿಕ್ಷನ[ರಾಕಾಂ- ಕ್ಷಿಯ]ಶ್ವಾರಿ ಕೋಣ 
ನಕ್ಕು” (ಬಂಗರ. ೪೮-00): ೪. ಪಾರಿವಾಳ. ೫. ಸಾರಸಪಕ್ಷಿ. 
೬. ಚಕೋರಪಕ್ಷಿ. [ಸಂ.) 

ರಕ್ತಾಕ್ಷಿ (ನಾ). ೧. ಕೆಂಪುಬಣ್ಣದ ಕಣ್ಣುಳ್ಳುದ 

* ರಕ್ತಾಕ್ಷೆಯ [ಕಾಣಂ, ಶ್ಷನ]ಶ್ವಾರಿ, ಕೋಣನಕ್ಕು'' (ಫುಗರಾ- ೪6-00); 

ಶಾರ್ದೂಲ ರಕ್ತಾ ಮುಂಗುರಿ ಮುಂತಾದ ಮೃಗಂಗಳಬ್ಬ ರವದಂ 
ಕಂಡಾಗ ಪೋಪರ್ಗೆ ಛೀಕರವಂ ಮಾಡುತ... ಕಣ್ಣೊಪ್ಪುಗುಂ 
(ನನ್ನಶಾ- 3-6೪). ೨. ಅರುವತ್ತು ಸಂವತ್ಸರಗಳಲ್ಲಿ ಐವತ್ತೆಂಟನೆ 
ಯದು : ಪ್ರಭವ. . , ರಕ್ತಾಕ್ಷ. ಆತ ಅಕ್ಷಯನೆಂದಜುವತ್ತು. ತೆಳನಾಗಿ 
ಹುದು (ನೀಳ: ೩30). [ ಸಂ. ರಕ್ತಾಕ್ಷೀ ] 

ರಕ್ತಾಣು (ನಾ). ರಕ್ತದಲ್ಲಿರುವ ಸೂಕ್ಷ್ಮಾಂಶ.--ಅಣು ; ರಕ್ತಕಣ : 


ಕೋಣ : “ಮಹಿಷಂ 


004): [ಸಂ.] 3] ಬಂದು ಘನ ಇಂಚಿಗೆ ಸುಧಾರಣ ೧೫೦ ಮಿಲಿಯದಷ್ಟು ರಕ್ಷಾಣು (Red 
ರಕ್ತಸಂಬಂಧಿ (ನಾ). ರಕ್ತ ಸಂಬಂಧವುಳ್ಳ ವ್ಯಕ್ತಿ; ಜ್ಞಾತಿ: 0104) ಗಳಿವೆ. (me, 7, ೩೦೪)- [zo] 

ನಾನೇನು ರಕ್ತಸಂಬಂಧಿಯೆ ? , . , ಎಲ್ಲಿಂದಲೊ ಬಂದವಳು (ಪಾತ್ಮಲ್ಮ ರೆಕ್ತಾತಿಸಾರ (ನಾ). = ರಕ್ತ ಮಡುವುಗಲದ ಗೆಡ್ಡೆ ಯಂ... 

೧೩೨). [ಸಂ. ರಕ್ತಸಂಬಂಧಿನ್‌] ದಾಳಿ:ಬದಲ್ಲೂ, ಅಲ್ಲ ಹಾಲಲ್ಲೂ ಕುಡಿಯೆ ರಕ್ತುತಿಸಾರ  ತೀರ್ಗುಂ 


ರಕ್ತಸಿಂಹಾಣ (ನಾ). ಸಿಂಬುಳದೊಂದಿಗೆ ರಕ್ತ ಬೀಳುವ ಒಂದು 
ಬಗೆಯ ರೋಗ : ಕುರು ಮೂಡಿದಂತೆ ಗಂಟುಗಳಿರೆ ನಾಸಿಕದೊಳಗೆ 
ರಕ್ತೆಸಿಂಹಾಣ[ಮಂ]ಂ ನೀರ್ಪರಿಯಲ್ಪಡೆಯದೆ ಕೀತೊಡೆ ತುರಗಕ್ಕದು 
ಮರಣಚಿಹ್ನಂ (ಅಕ್ಕಾ: ೦೦-3೫). [ಸಂ.1 

ರಕ್ತಸಿರೆ (ನಾ). ಕಣ್ಣಿನಲ್ಲಿ ರಕ್ತನಾಳಗಳು ಕೆಂಪಾಗುವ ಒಂದು ಬಗೆಯ 
ರೋಗೆ :, ರಕ್ತಸಿರೆ ಹರಡಿದರೆ. ಎಸಗದ ಸೊಪ್ಪಿನ ರಸದಿಂ ಜೀರಿಗೆ, 
ಸಾರಂಗದ ಕೊಂಬು ಅರೆದು ಪಾವಡೆಯೊಳೆಗಿಕ್ಕಿ ಕಣ್ಣಿಗೆ ಹಿಂಡಲು ಸೆರೆ ಹರ 
(ರಿಕ್ಕಿ. ೦೪೭). [ರಕ್ತ 4+ ಸರೆ (ಎ ಸೆರೈ)] 

ರಕ್ತಸೇಕ (ನಾ). ರಕ್ತವು ಸುರಿಯುವುದು ; ರಕ್ತದ ಸೇಚನ : ತೋರಣ 
ಕನನ್ನುಕುರಂ ದೊರೆಯಾಗಿ ತೋಟದ: ನ್ವಾತನೊಳಾಂತು ಪುಣ್ಟಡೆದ ಖೇಚರ 


(ed: 0s). [ಸಂ,] 

ರಕ್ತಾಭಿಸರಣ (ನಾ). ಇ ರಕ್ತಚಲನೆ ; ನಿರ್ಗಂಧವಾಯುವುಳ್ಳ ಆಹಾರವು 
ಕಡಿಮೆಯಾದರೆ. ರಕ್ತಾಭಿಸರಣ, ಶ್ವಾಸೋಚ್ಛಾಸ್ಕ ಅನ್ನಪಚನ. . . ಉಂಟು 
ಗುತ್ತದೆ (ಕುತಿಂಿದು- ೫-0೬೨). [ಸಂ.] 

ರಕ್ತಾರ್ಜುನ (ನಾ). ಕೆಂಪು ಮತ್ತಿಯ 'ಮರ: “ ನದೀಸರಣ: , 
ಅರ್ಜುನ;-೫. ತೋರಮತ್ತಿಗಿಡ, ಕೆಂಪುಮಶ್ತೀಗಿಡ. ರಶಸ್ತಿರ್ಜುನವೃಕ್ಷ ''- 
(ಸಿದ್ಯಾಂತಿ- ೦33). 2] 

ರಕ್ತಾರ್ಶ (ನಾ)- ಒಂದು ಬಗೆಯ ಮೂಲವಾ 
ಒಂದೆಲೆಹೊನ್ನೆ -- ಇದಂ ಸಮಾಂಶವಾಗಿ ಆರೆ; 


36 


ಧಿ; ನೆಲದಾಳುಗೆಡ್ಡೆ, 
* * ತುಪ್ಪದಲ್ಲಿ ಕಲಸಿ 
ಕೊಡಲು ರಕ್ತಪಿತ್ತ. ರಕ್ತಾತಿಸಾರ, ಯೋನಿದೋಷ, ಬಿಳಿಸೀರೆ, ರಕ್ತಾರ್ಶ- 


ಸೇನೆಯ ರಕ್ತಸೇಕದಿಂ (ಕಂ್ರಫ ೩-೩೭), [x0] ಇವೆಲ್ಲ ಪರಿಹಾರಮಕ್ಕುಂ (ಸವ. ೦6೮). [ ಸಂ. ರಕ್ತಾರ್ಶಸ್‌ ] 
ರಕ್ತಸ್ರಾವ (ನಾ). ರಕ್ತ ಸುರಿ! ; ನೆತ್ತರು ಸೋರುವುದು : ೫. ರಕ್ತಾಶೋಕ (ನಾ). ಕೆ ಬಣ್ಣದ ಅಶೋಕವೃಕ್ಷ : ಭವ್ಯಹೃತ್ಯಮಳಕ್ಕಂ 
ರಕ್ತಸ್ರಾವವಾಗುವುದನ್ನು ಮತ್ತು ರು ನಿಂ ಜಹಾಪ್ರಸಮರೆಕ್ಟಾಶೋಕಬಂಧೂಕಶ್ಲೊಃ 'ಮುಣಿಜ್ಯೋತಿಗಳೆ 


ಬೇಕು (66% - 60) ; ದೇಹವು ಗು 

ರಕ್ತವು ಹೆಪ್ಪುಕಟ್ಟುವುದಕ್ಕೆ ಕ್ಯಾಲ್ಗಿ 

ರಕ್ತಾಂಗ (ನಾ)- ೧. ತಿಗುಣೆ. ೨. ಒ 

ಓ. ಹವಳ. ೪. ಕುಂಕುಮಕೇಸರಿ. ೫. [ಜೊ 
[ಸಂ.] 


ಕೈಯಿಂ ಕುಡೆ ಜಯಂ ಭದ್ರಂ ಶುಭಂ ಮಂಗಳಂ (600. 0೬ «: [xo] 
ಶಕ್ತಿ (ನಾ). ಒಲವು : ಆಸಕ್ತಿ ; ಪ್ರೀತಿ ; ಪಿರಿದುಂ ರಕ್ತ ಏರಕ್ತಿಗಳುಂ 
ನರಭೋಗಂ ಯೋಗಮುಮಿಹವರಃ 
ಜೂದುಂ ಪೂಜೆಯದು (ಉರ್ಕರೇ. ೬-೬೪) 
ಬಾಜಿಸುತ್ತಿರ್ದಳೋರ್ವಳ್ವೇಳಾವಳ್ಳಾದ್ಕ 


ದಃ 


ಸಾರಂ ನಿಸ್ಸಂಸಾರಂ. 
ಕೇಳಲ್ಲೇದೈತರೆ ವಿಟಮೃಗಂ 
ಮುಂ ರಕ್ತಿಯಿಂದಂ 


|e 


ರಕ್ತಿಮೆ 


(ಉಕ ೨೦-೮೭): ತಂತ್ರೀವಾದ್ಯದ ರಕ್ತಿ 'ಪಣ್ತುಲಿಳೆಯೊಳ್‌ (840- 
೪-೦೦೨). [ಇಂ] 
ರಕ್ತಿಮೆ (ನಾ). ಕೆಂಸ್ರಬಂ 

ರಕ್ರಿಮೆ: 


ಲ; ಅರಖರಾಗೆ:. ಸೌಂದರಿಹುಧರದ 
ನನು ಕಂಡು ಚಂದವಿಲ್ಲೆನ್ನ ಮೈಬಣ್ಣ (ನತ: ೨-೦೪)- 
(ಸಂ. ರಕ್ತಿಮನ್‌) 

ರಕ್ತೆ (ನಾ). ೧. ಅರಗು. ೨. ಗುಲಗಡಿಜಿ. ೩. ಪ್ರೀತಿಯುಳ್ಳವಳು ; 
ಅನುರಕ್ಷೆ ;..`ರಕ್ತೆಯನುರಕ್ತೆ ಯತಿರಕ್ತೆಯೆಂದಿಂತು. ಮೂಜುತೆಜೆದಿಂ 
ಬೇಟಮಕ್ಕುಂ (ಮರತ. 00-3೬)- [೫ಂ. ರಕ್ಷಾ] 

ರಕ್ಟೋತ್ಸಲ, ರಕ್ತೋತ್ಸಳ (ನಾ). ಕೆಂದಾವರೆ : ಕೆಂಪುಬಣ್ಣದ 
ಕಮಲ; ಎಳೆಯ : ರಎರಶ್ಮಿಗಳು . ರಕ್ತೋತ್ಪಲದೊಳಗೆ ಹೊಳೆದಂತೆ 
ಹೊನ್ನರೆ ಬಳಿದಯಿಳುಕನೆ ಕಾಣಲಾದೆದು ಭಟನ ಕಾಯದ (ಕುಪ್ಮಾರ್ರೋ- 
೬-೩0). ರಕ್ತೋತ್ಸಳ : “ಜೆಂ/ಲವೆಯುವುದೆನಲ್‌ ' ಸಲೆ ರೆಕ್ರೋತ್ಟಳ 
ಮಕ್ಕುಂ” (ಕಂಕಂ ಇತ. [ಸಂ.] 

ರಕ್ರೋತ್ಸಳ *"ರಕ್ತ್ರೋತ್ಸಲ' ನೋ. 

ರಕ್ಷ (ನಾ). ೧: ಕಾಪಾಡುವಿಕೆ. ೨. ಕಾಪುಡುವವನು ; ರಕ್ಷಕ: 
ಶಕ್ಷರಾನೀಕಿನಿಯೊಳಗೆ ಅಧ್ಯಕ್ಷೆ (ಕರಾನತ. 1೬೨-೦೨): [ಸಂ.] 

ರಕ್ಷಕ (ಗು)- ೧. ಪೋಷಿಸುವ ; ಪಾಲಿಸುವ: ಹದ್ದು: ತರಕಾರಿ ಮುತ್ತು 
ಹಾಲು ...ಸಹ ರಕ್ಷರಅಹಾರಗಳೆಂದು ಕರೆಯಲ್ಪಿಡುವುವು. (ಗೃತಂ.: 6). 
(ನಾ) ೨. ಕಾಪಾಡುವವನು ;' ರಕ್ಷಿಸುವವನು : ಇನಜಂ .ಮೇಷ 
ದೊಳೊಂದಿದಂದು....... ನಿರ್ಲಜ್ಜಕಂ ರಕ್ಷಕ (ಊತ: ೭-೩೨) ಜನು 
ರಕ್ಷಕನಂತ£ನನಾದಿವಂಧ್ಯಾಂತ , ೩ನಗದಾವನಂಗಂ ಜನಕಂ ರಕ್ಷಕ: 


ಕ 


ನೆನಸದೆ.ಸೊಗಟ್ಬರಳವೆ ನಿನ್ನ ಮಹತ್ಯಂ '(81೩- ಒಟ... 110.1 | 


ರಕ್ಷಣ,(ನಾ): ಣಿ. ಕಾಪಾಡುವುದು :"" ರಕ್ಷಸು' ಪರಾ. ೨. [ನಾಟ್ಯ] 
ಒಂದು ಬಗೆಯ ಕರವಿನ್ಯಾಸ: ಧೂನನ . . . ರಕ್ಷಣ... ಈ 
ಇಪ್ಪತ್ತು ಕರಕರ್ಮಭೇದಂಗಳಿ* (ಉಸ್ಕಕಂ. *-0೦)- [ಸಂ.] 

ರಕ್ಷಣಾಖಾತೆ -(ನಾ).' (ದೇಶವನ್ನೂ ಜನರನ್ನೂ) ರಕ್ಷಿಸುವ ಸೈನ್ಯ. 
ಪೋಲೀಸು ಮುಂತಾದ ಇಲಾಖೆ : ಬೊಸನಂ ರಕ್ಷಣಾಖಾತೆಯವರ್ನಗೆ 
(ಪೋಲಿಸ್‌) ಮೊರೆಯೋಲೆ ಕೊಟ್ಟು. . - - ಮೊರೆಯುಟ್ಟಿನು (೪೮ರ. ೦೦ 
633335), [(ಸಂ. ರಕ್ಷಣು) 4- ಖಾತ್ಮೆ] 

ರಕ್ಷಣಾದಳ (ನಾ). ಕಾವಲುಪಡೆ ; ಆನು ಶಕ್ಷಣಾದೆಳವನ್ನು ' ಸೇರಿ 

೩ ಹಣ ಪೋಲುಮಾಡಿದೆ . ಪರಿಣಾಮವಾಗಿ ಶಾನು ಮೂಲನಿಧಿಗೂ 

ಕೈಹೂಸಬೇಕಾಗಿ ಬಂದಾಗ ತಾಯಿಗೆ ಸ್ವಲ್ಪನೂ ವೃಥೆಯಾಗಲಿಲ್ಲ (ಫ್ರರು: 
೬೦). [ಸಂ. ರಕ್ಷಣುದಲ] 

ರಕ್ಷಣಾವ್ಯವಸ್ಥೆ (ನಃ ರಕ್ಷಣೆಗಾಗಿ ಮಾಡುವ ಏರ್ಪಾಡು, ವ್ಯವಸ್ಥೆ: 
ಆ ಕಾಲದಲ್ಲಿ ಈಗಿನಂತೆ ದೇಶದ ನಾನಾಭಾಗಗಳಲ್ಲಿ ಅಡಳಿತವರ್ಗದಿಂದ 
ನೇಮಿತವಾದ ರಕ್ಷಣುವೃವಸ್ಥೆಯಿರಲಿಲ್ಲಿ (188: 3೪0). 

(ಸಂ. ರಕ್ಷಣಾದ್ಮವೆಸ್ಥಾ] ) 

ರಕ್ಷಣೀಯ (ಗು). ೧. ಕಾಪಾಡಬೇಕಾದ"; ರಕ್ಷಿಸಬೇಕಾದ : ಸೀತೆಯ 
ರಕ್ಷಣೀಯ ರೂಪ. ತ್ಯಾಗ. . ಪಾತಿವ್ರತ್ಯಗಳು ಭಾರತೀಯ" ಸಾಮಾಜಕ 
ಹಾಗು ಕೌಟುಂಬಿಕ ಜಿ:ವನದ ಅನೇಕಸಮಸ್ಕೆಗಳನ್ನು ಬಿಡಿಸಲು ಕಾರಣ 
ವಾಗಿವೆ (೪8೯: $)- (ನಾ)- ೨. ಕಾಪಾಡಲು ಅರ್ಹನಾದ ವ್ಯಕ್ತಿ : 
ಕೊಲುವುದೊ ವಧ್ಯನೆ ನಿನ್ನಂ ಸಲಹುವುದೋ ರಕ್ಷಣೀಯನಾದಾ ದ್ವಿಜನಂ 
“(ಕಾಕುಂತ, ೯೬-೦೩೪)- [ಸಂ.] N 

ರಕ್ಷಣೆ (ನಾ): ೧. ಕಾಪಾಡುವಿಕೆ ; ಸಂರಕ್ಷಿಸುವಿಕೆ : ದೇಶವ ವ್ಯವಸಾಯಕ್ಕೆ 
ಅನೇಕ ಬಗೆಯ ರಕ್ಷಣೆಯನ್ನೂ ಪ್ರೋತ್ಸಾಹವನ್ನೂ. ಕೊಡುತ್ತಾರೆ: (೬8ತ್ಪ- 
233) : ಒಂದೊಂದು ಗ್ರಾಮದಲ್ಲೂ ಅದರ ರಕ್ಷಣೆಗಾಗಿ ಆ ಊರಿನ ಒಂದು 


6 


ರಕ್ಷಾಮ 


ವೀರರ ತಂಡವೇ ಸಿದ್ಧವಾಗಿರುತಿತ್ತು (ಕಣ. 39೬): ೨: ಕಾವಲು; 
ಕಾಯುವಿಕೆ. [ಸಂ: ರಕ್ಷಣ] 

ರಕ್ಷಣೋಪಾಯ : (ನಾ). ಕಾಪಾಡುವ ಮಾರ್ಗ : “ರಕ್ಷಣೋಪಾಯ. 
ಸಂರಕ್ಷಣೆಗೆ (5480-6೬6೯4: ಕತ್ರಿಜ. ೬೨). [ಸಂ.] 

ರಕ್ಷಸ್ಸುು (ನಾ). ೧.. ಕಾಪಸಿದುವಂಥಮು ;, ರಿಜರ್ವಬ್ಯಾಂಕು : ಹಣದ 
ಪೇಟೆಯ ರಕ್ಷನ್ನು ಅಲ್ಲಿಯ ಪರಮಾಧಿಕಾರಿ (ಶಂಕ್ರ. ೩0೨). ಶಿ. ರಾಕ್ಷಸ: 
ಮದನವಿಲಾಸದಿಂ ಸಂಚರಿಸುತಿರ್ಪ ಎದ್ಯಾಧನ , . - ರಕ್ಷಸ್ಸು... 
ದೇವಯೋನಿವಿಶೈ;ಷಂಗಳು (೧೭೪. 304).  [ಸಂ: ರಕ್ಷಸ್‌] 

ರಕ್ಷೂಂಕಿತ (ಗು)- ವಿಭೂತಿಯನ್ನು ಲೇಪಿಸಿಕೊಂಡ; ಭಸ್ಮಲೇಪಿತವಾದ : 
ರೆಕ್ಷಾಂಕಿತೆತನು ಮೆಲ್ಲನೆ ವ್ಯಕ್ಷಂಗಳ ಕೆಲಗೆ ಪೋಗಿ ನಿಂದಿರ್ದಾಗಳ್‌ ಭಿಕ್ಷಾಂ 
ದೇಹಿಯೆನೆಲೈ (ಉಾದೂಫಾ- ೬4೪). [ಸಂ.3, 

ರಕ್ಷಾಂಜನ (ನಾ). ರೆಕ್ಷೆಗಾಗಿ ಅಡುವ ಕಾಡಿಗೆ ಬೊಟ್ಟು: ತತ್ಕಾಮಿನೀಪುಣ್ಯ 
ದೇವತೆ ಕಣ್ಣೆಯಲ ದೋಷದುಂ ಪುರಿ: ಸರೆ. ಪಲೆಂದಂದಿಟ್ಟಿ  ರಕ್ಷಾಂಜನಾ, 
ಕೃತಿಯಿಂ ಪೀನಪಯೋಧರಾನನಮವೇಂ ಕರ್ಪಂಗಡರ್ಪಾದುವೋ (ಪಂಕ. 
re): [xo.] 

ರಕ್ಷಾಕವಚ (ನಾ). ೧: (ಯುದ್ಧದಲ್ಲಿ) ದೇಹದ ರಕ್ಷಣೆಗಾಗಿ ತೊಟ್ಟು 
ಕೊಳ್ಳುವ ಉಕ್ಕಿನ ಅಂಗಿ :: ರಕ್ಷಾಕವಚವನ್ನು ಅಳವಡಿಸು (೬೫೦೫೯, 
ಇಂಕಾ). ೨: ಪುಸ್ತಕಗಳ ಮೇಲೆ ಹಾಕುವ ಕಾಗದದ ಅಥವಾ 
ಬಟ್ಟೆಯ ಹೊದಿಕೆ ; ರಟ್ಟು ; ಕವಿತಾಸ್ರೋತದ ತಿ ಮನೋಹರ 
ಅಲೆಗಳ ಸಮ್ಮಿಲನವೇ ಆ ಕವನಸಂಕಲನ. . . ಎಂದುಕೊಂಡು ಸಂತಸ" 
ದಿಂದ ರಕ್ಷಾಕವಚವನ್ನು ತೆಗೆದ (£6: ೫೩)) ಜಿರಳೆಗಳು. . . ಪುಸ್ತಕಗಳ 
ತೊಗಲಿನ ರಕ್ಷಾಕವಚದನ್ನು ಕೂದ ತಿನನುತ್ತದೆ (63. ೪೪): [ಸಂ.] 

ರಕ್ಷಾಪತ್ರ (ನಾ). ರಕ್ಷಾಕವಚ ೨: ಹಸ್ತಕದ ರಕ್ಷಾಪತ್ರದ ಮೇಲೆ 
ಸುಂದೆರೆವಾದ ಚಿತ್ರವಿದೆ (ಕೂಠಿ)- [ಸಂ.] 

ರಕ್ಷಾಬಂಧ (ನಾ). ಯಜ್ಞಕಾರ್ಯ. ಮದುವೆ, ಉಪನಯನ 
ಮುಂತಾದ ಸಂದರ್ಭಗಳಲ್ಲಿ ದುಷ್ಪೆಶಕ್ತಿನಿವಾರಣೆಗಾಗಿ' ಕರ್ತನು 
ರಕ್ಷಣೆಗಾಗಿ ಕೈಗೆ ಕಟ್ಟಿಕೊಳ್ಳುವ ಬಂಧ; ಕಾಪು... ಸಂ] 

ರಕ್ಷಾಬಂಧನ (ನಾ) ೧. ದುಷ್ಟಶಕ್ತಿಗಳ ಬಾಧೆ ತಟ್ಟದಂತಿರಲು 


ಧರಿಸುವ (ತಾಯಿತ ಮುಂತಾದ) , ಸಂರಕ್ಷಣೆಯ' 'ಸಾಧನ ; 
ಯುದ್ಧೋತ್ಸಾಹದಿಂದ ಹೊರಡುವ ಇಂದ್ರನಿಗೆ ಶಚೀದೇವಿ ರಕ್ಷಂಬಂಧನ 
ಎಂದು ಮುಂಗೈಕಟ್ಟನ್ನು ಕಟ್ಟುತ್ತಿದ್ದಳ೦ತೆ (ಉತಲ್ಮ. ೦೦೬). ವಿ. 


ಶ್ರಾವಣಪೂರ್ಣಿಮೆಯಂದು ಒಡಹುಟ್ಟಿದವಳು ತನ್ನ ಒಡಹುಟ್ಟಿ 
ದಷನೆ ಬಲಗ್ಗೆ ಗೆ ಕಟ್ಟುವ ರಕ್ಷಿಯ ದಾರ ಮೆತ್ತು ಅಂದು ಆಚರಿಸುವ 
ಹಬ್ಬ; ರಾಬಿ; ಶ್ರಾವಣಹುಟ್ಟಿವೆಯ ದಿನ ನಡೆಯುವ ರಕ್ಷಾಬಂಧನ 
ಪದ್ಧತಿ ಸಂರಕ್ಷಣೆಯ ಬದೆಲು ಆತ್ಮಸಂರೆಕ್ಷಣೆಯ ಸಾಧನವಾಗಿದೆ. (ಕಕ್ಕ. 
0೦೦೮), ಈ ಹಬ್ಬದಲ್ಲಿ ತಂಗಿಯು ಅಣ್ಣನಿಗೆ ರಕ್ಷೂಬಂಧನಗೈಯಂವಳು 
(ಕೈಪಶ. ೩೭೦)- [x5.] 

ರಕ್ಷಾಮಣಿ: (ನಾ).-೧. ದುಷ್ಟಶಕ್ತಿಗಳ ಬಾಧೆ ``ತಟ್ಟಿದಂತಿರಲು 
ಧರಿಸುವ ಸಂರಕ್ಷಣೆಯ ಸಾಧನ, - ಮಣಿ: ರಕ್ಷಮಣಿ ಮೊದಲಾದು 
ವನ್ನು ಮಕ್ಕಳಿಗೋ ಬಂಧು-ಬಾಂಧದರಿಗೋ ಕೊಡುವ ಇಡುವ ಪಬ್ಮತಿ 
ಎಂದಿನಿಂದಲೂ ಇದೆ (ರಾಶ: 00೭). ವಿ. ಕಾಪಾಡುವ ವ್ಯಕ್ತಿ; ರಕ್ಷಿಸುವ 
ವ್ಯಕ್ತಿ : ಶ್ರೀಜೈನಧರ್ಮೊನ್ನತಿಯ  ಮಿಮೆಯುಂ ಭಕ್ಕಿಯಂ ಕಾವ 

ಶ್ರೀದಾನೆಟುವಾಮಣಿಯೆ 

[೫.7 


ರಕ್ಷಣಮಣಿಯುಂ , - - (ಶಪು-.0೨-09)- 


ರಕ್ಷಾಮರಿ (ನಾ). ಕಾಪಾಡುವ ದೇವತೆ; ಅಂಗರಕ್ಷಕಿಯಾದ ದೇವತೆ : 
ಎಳೆಮಿಂಚುಂ ಸಿಡಿಲುಂ ಬಂದೆಳಸಿದ ಘನಮಾಳೆ ರಂಜಿಪಂಜಿಪ ತೆಜನಂ 


ರಕ್ಷಾಯಂತ್ರ ೭೫೫೨ ರೆಬೋಲೆ 


ಲಳಿತೆಯ ರಕ್ಷಾಮರಿಯರಃ ತಳೆದರ್‌ ಭೂಷಣದ ಬಾಳ ಪೊಳೆಪುಗಳಿಂದಂ ರಕ್ಷೆಯಿಡು (ಕ್ರಿ). ರಕ್ಷೆಬೊಟ್ಟನ್ನು ಇಡು: ಪಕ್ಷಿವಾಹನದೇವ ಅಂಜಿ, 


(ತತ ಆ). [ಸಂ. ರಕ್ಷಾಮರೀ] ದಂಜಿದನೆಂದು ರಕ್ಷಯಿಡುವ ಫುಣ್ಯವೆಲ್ಲಿ ಪಡೆದಳೊ (ಪೃಂರ, ೯-004-0) ; 
ರಕ್ಷಾಯಂತ್ರ (ನಾ). - ರಕ್ಷಾಬಂಧನ ೧ ; - ರಕ್ಷಾಯಂತ್ರವು ಈತನ ಹೆಣ್ಣುಮಕ್ಕಳಿಗೆ ಯಾರೊಬ್ಬರ ಕೆಟ್ಟಕಣ್ಣು ಶಾಗದಿರಲೆಂದು ರಕ್ಷೆಯಿಟ್ಟರು 
ಮುಂಗೈಯಲ್ಲಿ ಕಾಣುವುದಿಲ್ಲ | (19:08. ೧೦೭-೨೦). [ಸಂ.] (ಕಾಂತಲಾ- ೩೦)- [ರಕ್ಷ 3 ಇಡ್ಕು ] 


ರಕ್ಷಾವಿಧಿ (ಸಾ). ರಕ್ಷಣೆಯುಂಟಾಗಲೆಂದು ಮಾಡುವ ಧಾರ್ಮಿಕ 


5 | ರಕ್ಷಿವೆರು (ಕ್ರಿ). ರಕ್ಷಣೆಯನ್ನು ಹೊಂದು: ದಾದಿಯೊರ್ವಳ ಅಕ್ಕರೆಯ 
ಸಂಸ್ಕಾರ, - ವಿಧಿ: ವಿವಿಧ ರಕ್ಷಾವಿಧಿಯಂ ವತ್ನಂಗೆ ನೆಗಟ್ಬು. . . 


ಸಾಹಸದಿ ರಕ್ಷೆವೆತ್ತು . . . ಕಡೆಗೆ ಕುಂತಳನಗರವೀಥಿಯಲ ಮುಗಿಯುವುದೆ. 


ನಂದನಿರ್ದಂ ಸುಖದಿಂ (476. ೬೨೬೬). [ಸಂ.] ಅವನ ಬಾಳ್‌ ? (ರ್ರ. ೨-೦೫). [ರಕ್ಷೆ + ಪೆರ್ಕು (ಇ ಪೆಣ್ಯು)] 
ರಕ್ಷಿತ (ಗು). ೧. ಕಾಪಾಡಿದ; ಪಾಲಿಸಿದ. (ನಾ). ೨. ಕಾಪಾಡಿದುದು: ರಕ್ಷೋಗಣ (ನಾ). ರಾಕ್ಷಸರ ಸಮೂಹ : ಲೀಲೆ ಮಿಗೆ ರಮಿಸುತಿಹ 

 ರಕ್ಷಿತಮವಿತಂ ” (ಯ್ತು ಕೋ. ೦0೫-14). [ಇಂ.] ಯಕ್ಷಕಿನ್ನರಕಿಂಪುರುಷಗರುಡಗಂಧರ್ವರಕ್ಷೋಗಣಂಗಳಿಂದೆ , ... ಅಚಲೇಂದ್ರ 
ಶಕ್ಷಿವರ್ಗ (ನಾ). ೧. ಮೈಗಾವಲಿನ' ಪಡೆ ; ಅಂಗರಕ್ಷಕರ ಸೈನ್ಯ. |1| ಮೆಸೆದಿರ್ದುದು (ಕೈಮಿರಾ, 0೦-೪). [ಸಂ,] 

೨. ಸೇನೆಯ ಮುಖಂಡ; ಸೇನಾಪತಿ: “ರಕ್ಷಿವರ್ಗಃ . .. ರಕ್ಷೋಗಾಂಧಾರಿ (ನಾ). [ಸಂಗೀತ] ಒಂದು ರಾಗದ ಹೆಸರು ; 

ವಾಹಿನೀಪತಿ;_ ಈ ೪ ದಂಡನಾಯಕ" (ಪರಾಯು. ೬೦-೨೬೪): [ಸಂ.] ಗಾಂಧಾರಿ 'ರಕ್ಷೋ[ಣ೫ಂ. ರಕ್ಷ]ಗಾಂಧಾರಿ . . . ಥಾಶಿಕೆಯೆಂಬ ಹತ್ತೇ 
ರಕ್ಷಿಸು (ಕ್ರಿ), ಕಾಪಾಡು; ಕಾಯು; ಪಾಲಿಸು “ರಕ್ಷಿಸು ಮಧ್ಯಮಗ್ರುಸುದಿಂದಾದ ರಾಗಗಳು (೩%. 06೬). [ಸಂ.?] 


ಪಾಲನೇ ” (ಕರುಣ) ; ಮೆಹಾಯಕ್ಷನಾದರದಿಂ ರಕ್ಷಿಸುತಿರ್ಕುಪಾಸಕಗಣ 
ಶ್ರೀಸೇವ್ಯರಂ ಭವ್ಯರಂ (994, ೦-೦); ಅಭಿಮಾನದ ಪೆರ್ಚಂ ರಕ್ಷಿಸಲುಂ 
` ಕರ್ಯಮಂ ಸಾಧಿಸಲುಂ . . . ಸ್ಪತ್ಟುರುಷರ್‌ ಆರಸನನಾಶ್ರಯಿಸಿರ್ಪರ್‌ 
(20489. ೦೬೩-೦೬) ; ಶರೀರವನ್ನು: ರೋಗರುಜನಗಳಿಂದ ರಕ್ಷಿಸುವುದು... 
ಇದು ಮಂಖ್ಯವಾಗಿ ಜೀವಾತುಗಳ ಕಲಸ (88೫. ೩೭). 
[ರಕ್ಷಣ 4 - ಇಸ್ಕು ] 
ರಕ್ಷಿಸುವಣ (ನಾ). "ಕಾಪಾಡುವುದು ; ರಕ್ಷಿಸುವಿಕೆ : ಸ್ವಾಮಿರಕ್ಷಾ... 
ಆಳ್ವನೆ ರಕ್ಷಿಸುವ [ಕಾಕಾ- ಹ]ಣಮಂಂ (442. ೦೬-೬)- 

[ ರಕ್ಷಿಸು + ಅಣ ] 
ರಕ್ಷೆ (ನಾ). ೧. ಕಾಪು; ರಕ್ಷಣೆ: ಜಗತ್ವಯರಕ್ಷಾಪ್ರ ನಪ್ಪ ಕೃಷ್ಣನ 
ಚರಿತ್ರಂ ಭೀತಿಯಂ ಮಾಲ್ಕುಮೇ (57ರ: ೩-೩9) ; ನೀಂ ಪೂಜೆಗೈದಿರ್ಪ 
ದೇವಾನುದೇವತೆಗಳೆಬ್ಲರೂ ನಿನಗಕ್ಕೆ ರಕ್ಷೆ! (ಧಂ: 68-09), 
೨. (ಗ್ರಹಾದಿಗಳ ಭೀತಿಯನ್ನು ತಡೆಗಟ್ಟಲು ಕಟ್ಟುವ) ತಾಯಿತ, 
ಯಂತ್ರ ಮೊದಲಾದುವು; ಧರಣಿಪತಿ' ತೆಗೆದೀಕೆಯನು ಕುಳ್ಳಿರಿಸಿ 
ತನ್ನಯ ತೊಡೆಯ ಮೇಲುದರಿಸಿ ಮಂತ್ರಿ ಶ್ರಿಸಿ ನೀರ ತಳಿದನು ರಕ್ಷಿಗಳ ರಚಿಸಿ 
(ಕುಠ್ಮಾಅ- 6-೨) ; ಶಾಂತಿಯ ಬದುಕಿಗೆ ಕಟ್ಟಿದ ರಕ್ಷೆ (ಕಂಸ. ೦೩-೦೫). 
ಸಿ. (ಹವನ ಹೋಮದಿಗಳಲ್ಲಿ. ಪವಿತ್ರವೆಂದು ಹಣೆಯಲ್ಲಿ 
ಧರಿಸುವ ಹವಿಸ್ಸಿನ) ಭಸ್ಮ: “ಭೂತಿ... ರಕ್ಷಾ ಈ ೫ 
ಬೂದಿ” (ಜರು: 0-೬). ೪. ಬಳೆಯ ಚೂರು ಇತ್ಯಾದಿ 
ಗಳಿಂದ ಹಾಕುವ ಬರೆ; ಚಿಟಿಕೆ; ಈ ಸನ್ನಿಪಾತಕ್ಕೆ ಸಂದುಸಂದಿಗೆ 
ವಾತಹರವಾದ ತೈಲಂಗಳನಿಕ್ಕಿಸಿ ಅಲ್ಲಲ್ಲಿಗೆ ನರಭೇದಗಳನರಿದು ರಕ್ಷೆಯ 

ಹಾಕಿಸಿ (ಸಕಕ್ಕೆ- ೦೦). " [ ಸಂ. ರಕ್ಷಾ] 
ರಕ್ಷೆಗಟ್ಟು (ಕ್ರಿ). ಯಂತ್ರ, ತಾಯಿತ ಮೊದಲಾದುವನ್ನು ಕಟ್ಟು : 
ಪದೆಪಿಂ ಪ್ರಭುಸಕಾನುಗೆ ತಾನೆ ರಕ್ಷೆ(ಣಣಂ- ಕೈ]ಗಟ್ಟುವ ತೆಜದಿಂದೆ. ಕಟ್ಟದ 
ನಿಳಾಪತಿ ತನ್ನ ಧಿರಾಜಪಟ್ಟಮಂ (365, ಪು: ೬-೦೦೨) ; ಮುಡಿಯ ಭಾರ 
ಗಳ ನಾರಿಯರ ಕಂಬುಗ್ರೀವ ಬಡದಾನಲಾಅವಿಂದೆನುತ ಕುಡುವಿಲ್ಲ 
ರಕ್ಷೆಗಟ್ಟಿದ ಮುತ್ರಿಲೇಖನದಡಹೆನೆ ಪುಸ್ತಿಯೊಪ್ಪಿದುವು (ಕತರ. swe) 

[ ರಕ್ಷ + ಕಟ್ಟು, ] 
ರಕ್ಷೆಬೊಟ್ಟು (ನಾ). ಅನಿಷ್ಟನಿವಾರಣೆಗಾಗಿ ಹಣೆಯ ಮೇಲೆ ಇಡುವ 

ಬೊಟ್ಟು ; ()- [ರಕ್ಷೆ 4 ಬೊಟ್ಟು ( ಎ ಬಟ್ಟು ) ] 
ರಕ್ಷೆಯಿಕ್ಕು (ಕ್ರಿ). ೫ ರಕ್ಷೆಗಟ್ಟು ; ಅಶ್ವಯುಜಶುದ್ಧ ಬಿದಿಗೆಯೊಳ 
ಶ್ವಾನೀಕಕ್ಕೆ ರಕ್ಷೆಯಿಕ್ಕುವುದು ಧರಾಧೀಶ್ವರಂ (65೫. 5-2). 
[ ರಕ್ಷ ಚ ಇಕ್ಕು ಶ್ರ 


ರಕ್ಷೋಗುರು (ನಾ). ೧. ರಾಕ್ಷಸರ ಗುರು ; ಶುಕ್ರಾಚಾರ್ಯ. ೨. 
[ಜ್ಯೋತಿ] ಶುಕ್ರಗ್ರಹ : ಹರಿಜನ್ಮಮಾಗೆ ಮಂದಂ ಬಿರಸಿನನರೆ 
ನಿಧನದೊಳ" ನಿರೀಕ್ಷಿಸೆ ರಕ್ಷೋಗುರು ಲಗ್ನದಿನಷ್ಟಮಮಂದಿರಕ್ಕಜಾಳಿಯನೆ 
ತತ್ಪೈಮಾಣಕ್ಕೆ ಲಯಂ (೫. ta). [ಸಂ.] 

ರಕ್ಷೋಫ್ನ (ಗು)- ರಾಕ್ಷಸರನ್ನು ಕೊಲ್ಲುವ ; ಅಸುರರನ್ನು ನಾಶ 
ಮಾಡುವ ; ಉಪಚರಿಸಿ ರಕ್ಷೋಘ್ನಸೂಕ್ತದ ಜಪವ ಮಾಡ ವಚನ 
ಮೂತ್ರದ ರಪಣದಲಿ ರಚಿಸಿದನು ಗೋಧನಭೂಮಿದಾನವನು (ಕುರ್ಯಾಂ. 
೯೨೯); ಅರ್ಜುನಂ ನಗುತೆ ರಕ್ಷ ನಘ್ನಬಾಣವನೆ ಪೂಡಿ ಬೇಗದಿಂದಿಸಲು 
(on ae); ಯಾಗಶಾಲೆಯೊಳೆಣ್ಣಿ ಸೆಯೊಳಂ ಬಾಗಿಲೊಳೋರಿರ್ವರ್‌ 
ಮುನಿಗಳ ರಕ್ಷೋಘ್ನಸೂಕ್ತಮಂ ಪಠಿಸುತ್ತೆ ಕಾವಲರೆಸೆದಂ್‌ (ಉಪೂಳ್ಕ. 
0೬-4). [ಸಂ.] 

ರಖಂ ' ರಕಂ ನೋ. 

'ರಖಂವ್ಯಾಪಾರ (ನಾ)- ಒಟ್ಟುಗಟ್ಟಳಿ ವ್ಯವಹಾರ; ಸಗಟುವ್ಕಾಪಾರ : 
ನಾರಾಯಣ ರಖಂವ್ಯಾಪಾರ ಮಾಡುವುದಕ್ಕಾಗಿ ಸಾಟೆ ಮಾಡುತ್ತಿರುವಾಗ 
ಕೇಶವ ಚಿಲ್ಲರೆವ್ಮಾ ಪಾಠವನ್ನು ದೊಡ್ಡದಾಗಿ ಮಾಡುವ ಹಂಚಿಕೆ ಹೂಡು 
ವನು (ಣತಂರ್ರ. ೪). [ರಖಂ (« ರಕಂ) 4 ವ್ಯಾಪಾರ] 

ರಖಾವು (ನಾ). ೧. ಕಾಪಾಡುವುದು ; ರಕ್ಷಿಸುವುದು, ೨. ಉಪಪತ್ನಿ 
ಯನ್ನು ಇಟ್ಟುಕೊಳ್ಳುವುದು ; ಚಿಕ್ಕಬಾಬುಗಳಿಗೆ ಇರೋದು ಆಕಿ 
ಒಬ್ಬಳೇ. ರಖಾವು ಹೆಂಗಸು (ತರ್‌: ೩೭೨). 

[ಹಿಂ ರಖಾವ*] 
ರಖಾವುದಾರ (ನಾ). ಉಪಪತ್ನಿಯನ್ನು ಇಟ್ಟುಕೊಂಡಿರುವವನು. 
ರಖಾವುದಾರಳು ಎ ಇಟ್ಟು ಕೊಂಡಿರುವವಳು; ಉಪಪತ್ನಿ : ಅವನ 
ಹೆಂಡತಿಗೆ ಅವನ ರಖಾವುದಾರಳು ಅಗಸಗಿತ್ತಿಯ ದೆಸೆಯಿಂದ ಅವನಲ್ಲಿ 
ದ್ವೇಷವಿದ್ದರೂ ಪ್ರಾಣಭಯದಿಂದ. ಅನಾಥಳಾಗಿದ್ದಾಳೆ (404, 04). 
[ರಖಾವು 4 -- ದಾರ] 

ರಖಿಸು " ರಕ್ಕಿಸು" ನೋ. 

ಒ।ರಖೇಲಿ (ನಾ). ಉಪಭೋಗಿಸುವ ಹೆಣ್ಣು; ಉಪಪತ್ನಿ : ಬಸವಂತ 
ಶ್ಯಾಮರಾಯನ ಕೇವಲ ರಖೇಲಿ . . . ಅಲಗರ್ಜಿ ಜಂತಿಯ ಹೆಣ್ಣಲ್ಲವೆಂದು. 
ಖುತ್ರೀಯಾಯಿತು (ರೀಶತ- 27: ೦೭೭), [ಹಿಂ ಮರಾ, ರಖೇಲೀ] 

ರಖೋಲೆ (ನಾ). ಕಾವಲು; ರಕ್ಷಣೆ: ರಾಮಣ್ಣನನ್ನು ಇಲ್ಲಿಯ ರಖೋಲೆಗೆ 
ಹೇಳಿದ್ದೇನೆ. ಬರುತ್ತೇನೆ ಎಂದಿದ್ದಾನೆ (ರಾಉ. 3೩3); ಅಗೋ ಅಲ್ಲಿ 
ತೋಟ. ಇಂದಿನಿಂದ ಅದರ ರಖೋಲೆ ನಿನಗೆ ಸೇರಿದ್ದು (166ರ: ೦೨). 

[೬-ಹಿಂ. ರಖವಾಲೀ] 


ರಗಟೆ 


ರಗಟೆ (ನಾ). ೧. ಹರಿದ ಬಟ್ಟೆ; ಜೀರ್ಣವಸ್ತ್ರ; ಚಿಂದಿ : ಅಘದ ಬೀಡು 
ಮುಕುತಿಗೇಡು ಜನಿಸಿ ಕೆಡುವ ತನುವ ರಗಟಿಗಿಂತ ಕಡೆಯ ಕಾಂಬುದೆಂದಿ 
ಗಪ್ಪುದೊ (ಸಾಕ. ೬-3). ೨. ಜೀರ್ಣವಾದ ಬಟ್ಟೆಗಳನ್ನು ಸೇರಿಸಿ 
ಹೊಲಿದ ಹೊದಿಕೆ ; ಕವುದಿ ; ಕ್ಷುಶ್ತಿಂಗೆ ಭಿಕ್ಷ. ಶೀತಕ್ಕೆ ರಗಟಿ ಮಾತಿಂಗೆ 
ಮಂತ್ರ (ಕತ: 308-೪): ಪ್ರಾಣಲಿಂಗದಲ್ಲಿ ಪರಿಣುಮಿಯಾಗಿ 
ಕ್ಷತ್ತಿಂಗೆ ಭಿಕ್ಷೆ ಶೀತಕ್ಕೆ ರಗಟೆಯಾಗಿ ಮೋಕ್ಷಗಾಮಿಯಾಗಿಪ್ದದೇ ಮಧ್ಯ 
(ಕಕ. ೦೦-೭ ; ಬಾವಿಯಲ್ಲಿ ಸೀರೆ ರಗಟೆ ಕವದಿ ಮೊದಲಾದ ಮಲಿನ 
ವಸ್ತ್ರಗಳನ್ನು ತೊಳೆಯಲಾಗದು (ಕಶಿಶ್ರ - ೦೭೫)- 
[+ ಮರಾ. ರಕಟೇ, ರಗಟಾ; ರಗಟೇ] 
ರಗಡ " ಲಗಡು ' ನೋ 
ರಗಡು (ನಾ)- (ಉಕ) ಹೆಚ್ಚು; ತುಂಬ ; ನೀ ನೋಡಿದುಗ್ಮೂ ಈಗ್ಕೂ 
ರಗಡ ಫರಕ ಆಗೇದ (ಗಂರಪಿು. ೧3); ನೀನೂ ರಗಡು ಸಹಾಯಾ 
ಮಾಡಿದೀ. ಆದರೂ ಪೂರಾ ಸಾಧಿಸಲಿಲ್ಲ (ಕಿತುಗು. ೩೩)- 
ಕಗಡಾಗು ಎ (ಶ್ರಮವು) ಬಹಳವಾಗು ; ಹೆಚ್ಚಾಗು: ಅವರ 
ಚಕ್ರವ್ಯೂಹದಿಂದ ಪಾರಾಗಬೇಕಾದರೆ ಆವನಿಗೆ ರಗಡಾಯಿತೆು (ಅನ್ನ: ೦8); 
ಮಳೆಯಾಗ ಗುಡ್ಡದಿಂದ ಬರಬೇಕುದ್ರ ರಗಡಾಗಿ ಹೋತು (ಕರಾ. 21 
6040) - [೬ ಅರ, ರೆಫದ್‌; ಹಿಂ. ಮರಾ. ರಗಡ್‌] 
ರಗಣ (ನಾ). [ಛಂದ] ಎರಡು ಗುರುಗಳ `ಮಧ್ಯೆ ಲಘುವುಳ್ಳೆ ಅಕ್ಷರ 
ಗಣ. (ಇಲ್ಲ): ಮಗಣಂ ಭೂಮಿಯೆನಿಕ್ಕುಂ ಯಗಣಂ ಜಲ 
ರಗಣಮಗ್ನಿ ಸಗಣಂ ವಾತಂ (ರಂರೋಂಬು- ೦-೩೯ 900), [ಸಂ.] 
ರಗಣಲಿಪಿ (sy ಒಂದು ಬಗೆಯ ಲಿಪಿ: ಪ್ರಬಂಧಲಿಪಿ ರಗಣಲಿಪಿ 
ಶೈಲಲಿಪಿ. . . ಯಾ ಅಗಣಿತ ಲಿಪಿಗಳ ನೋಡಲಅ*ಯದೆ (ಕಾಸ್ಕರ: ೭೬.೬). 
[ರಗಣ್ಯ + ೨೪] 
ರಗಳು (ಕ್ರಿ). ಕೋಪದಿಂದ ಹರಟು ;'ಗಳಹು : ಬಾಯಲ್ಲಿ 'ಬೇಕಾದಷ್ಟು 
ರಗಳಿಕೊ ; ಕೈಯಲ್ಲಿ ಮಾತ್ರ ಮುಟ್ಟಬೇಡ ! (ಉಲ. ೯0-೨0)- 
| « ತೆಲು. ರೆಗುಲು ಇ ಕೋಪಗೊಳ್ಳು ] 
ರಗಳೆ, ರಘಟೆ (ನಾ): ೧. ಗದ್ದಲ; ಗೊಂದಲ : ಯಾವ ವಿಧವಾದ 
ರಗಳೆ ರಾದ್ಧಾಂತಗಳೂ ನಡೆಯುತ್ತಿರಲಿಲ್ಲ (ಕರಾಸಾ- 33) ; ಮದುವೆ 
ಯಾದ ಬಳಿಕ ಒಂದು ರಗಳೆಯುಂಟಾಯಿತು (೬೧೫. ೪). ೨. ಕರೆಕರೆ; 
ಉಪದ್ರವ ; ಪೀಡೆ: . ಆ ರೆಗಳೆಯನ್ನೆಲ್ಲಾ ಯೋಚಿಸಿಕೊಂಡರೆ. 
ಹೋಗುವುದು ಬೇಡವೆನ್ನಿಸುತ್ತದೆ (ನತಕಾ- 08೪) ; ಒಮ್ಮೆ ಇಲ್ಲಿಂದ 
ಹೊರಬಿದ್ದರೆ ಮತ್ತೆ ಅವಳ ರಗಳೆ ಇಲ್ಲವಲ್ಲ (ನೀಶರ- 006)- ೩, ಬೇಸರ 
ತರುವ ದೀರ್ಫವಾದ ವರಾತುಕತೆ ; ತಲೆಚಿಟ್ಟು ಹಿಡಿಯುವ ದೀರ್ಫ 
ಚರ್ಚೆ ; ಮಂತ್ರವಾದಿಯ ಕುತಂತ್ರದ ರಗಳೆಗೆ ಜೋರಾಗಿ ರೇಗಿದೆನು. 
(ತನ್ನಕ್ಕ- 63) ; ಮುಗಿಯದೇ ನಿನ್ನೆ ರಗಳೆ (ಕಡಮ: 00-08)- 
೪. ಬಗೆಹರಿಯದುದು ; ಕೊನೆಗಾಣದುದು : ಈ ರಗಳಿಗೆ ಕೊನೆಯೇ 
ಇಲ್ಲ (640): . ೫. (ಮಗುವಿನ) ಚಂಡಿ; ರಂಪ: ಮಗುವಿನ 
ರಗಳೆ ಇನ್ನೂ ನಿಂತಿಲ್ಲ (ಟಂ): ೬: [ಛಂದ] ಒಂದು ಬಗೆಯೆ 
ಮಾತ್ರಾಗಣದ ಛಂದ ; “ಸಮಾನವಾದ ಮಾತ್ರಾಗಣಗಳುಳ್ಳ ಬಹು 
ಪಾದಗಳಿಂದ ಕೂಡಿದ ವೃತ್ತವು ರಗಳೆಯೆನಿಸುವುದು” (ಕ್ಕ: "ಬ್ರ: 
ರಗಳೆಯ ಲಕ್ಷಣಮಂ ಕಂದಪವ್ಮದಿಂ 'ಪೇಟಿಕ್ತಿಂ (ಛಂದೋಂದಿ- ೩-೨೨3) ; 
ಹರಿಯರಸನೆಂಬಾತ ಶಿವಕವೀಶ್ವರನು ಗಡ . ... ಪರಿರಚಿಸುತಿಹ ಕಬ್ಬ 
ರಗಳೆಗಿಗಳೆಗಳು ಗಡ (ಉಕ: ೦೪-೭); ಗಿರಿಜಾಕಲ್ಯಾಣವನ್ನು ಆತನು 
ರಚಿಸಿದೆ ಹೋಗಿದ್ದರೂ ರಗಳೆಗಳಿರುವ ತನಕ ಆತನ ಮಹಿಮೆಯಲ್ಲಿ ಲವ 
ಲೇಶವೂ ಕಡಿಮೆಯಾಗುತ್ತಿರಲಿಲ್ಲ (ನಕ. ೨). ರಘಟೆ ; ೬. ಮಾಲು 
ವೃತ್ತದಂಡಕ[ಂಗಳುಂ] ರಘಟೆ (ರಗಳಿ) ಮಾತ್ರಾರ್ಯ - 


೭೫೫೩ 


ತ್ರಿಪದಿ 


ರಚಯಿತಾರ 


(ರಂರೋಂಡಿ- $. 0-೬೩ ವ); ರಘಟೆಗಳ (ತೆಲುಗು-ರಗಢ) ಪ್ರಭೇದಗಳನ್ನು 


ತಿಳಿಸುವ. . . ಎರಡು ಪದ್ಯಗಳು (ಕೈರಿಡಿ, oa) 
[?./ ಒಂ. ರಗಡ. /ತೆಲು. ರಗಡ] 
ರಗುತ 'ರಕುತ' ನೋ. 
* |ರೆಗ್ಗು (ನಾ). ಉಣ್ಣೆಯಿಂದ ನೆಯ್ದು ಮಾಡಿದ ದಪ್ಪಹೊದಿಕೆ ; 
ನಯಗಂಬಳಿ : ನಾನು ರಗ್ಗನ್ನು ಮುಖದ ಮೇಲೆಳೆದು ಬಿದ್ದುಕೊಂಡೆ 


(೦6m: ೩೬) ; ನೆಲಕ್ಕೆ ಚಾಪೆ ಅಥವಾ ಸಾಧ್ಯವಾದರೆ ರಗ್ಗುಗಳನ್ನು ಹಾಸ 
ಬೇಕು (ಗಂ. 0): [eo mug] 
ರಘಟಾಪ್ರಬಂಧ (ನಾ): ರಗಳೆ. ೬ ; ಮಹಾಪುರಾತನರ 
ರಘಟಾಪ್ರ ಬಂಧದಿಂ ಪೊಗಳುತ್ತಲಿ (ಉಳ. ೧೪-೦೩೨): 
[ಆರಘಟೆ 4 ಪ್ರಬಂಧ] 
ರಘಟಾಬಂಧ (ನಾ). ಇ ರಗಳೆ ೬; ಗುಣಾಗ್ರಣಿಯ ಮತದಿಂದೆ 
ತುಳದ ಗಣನೆಗೊಡಂಬಟ್ಟೊಡದುವೆ ರಘಟಾಬಂಧಂ (ಛಂರೋಂರಿಂ-೩-೨೨3): 
[ಇರಘಟೆ 4 ಬಂಧ] 
188 |ರಘಟೆ " ರಗಳೆ ' ನೋ. 
ರಚನ (ನಾ). ೧. ನಿರ್ಮಾಣ; ಸೃಷ್ಟಿ: ' ರಚನಕಾರ ' ಪರಾ. 
೨. .ಆಕರ್ಷಕವಾದುದು : ಎನ್ನ ಕಣ್ಮನದ ಪುಣ್ಮೂದಿ ಶಕ್ತಿಯೆ ಕೇಳೆನ್ನ 
ಸವಿವಚನ ನಿನ್ನ ಕಿವಿಗತಿರಚೆನವಪ್ಪೆ ಮೇಲ್ಸಥೆಯನುಸುರ್ವೆ (ತರೋ. ೦೨-೪) 
೩. ಅಣಿ; ಸಜ್ಜು. ೪. ಸಿದ್ಧಿ; ಸಾಧನೆ: “ರಚನಂಗೆಯ್‌' ಪರಾ.[ಸಂ. 
೨೦ ರಚನಂಗೆಯ್‌ (ಕ್ರಿ): ೧- ನಿರ್ಮಿಸು ; ಸೃಷ್ಟಿಸು. ೨. ಸಾಧಿಸು ; 
ಯನ್ನು ಹೊಂದು: ರಚನಂಗೆಯ್ಯದೆ ಧರ್ಮಕೀರ್ತಿಯೆರಡಂ ಸದ ಚ 
ಪುಪದು ನಿಚಯಕ್ಕಿ ಕೃದೆ . . - ಮದಿಪು ವಚನಬ್ರಹ್ಮದೆ ಮುಕ್ತಿಯೇ 


ಸತ್ಯಥೆಗಳಂ 
೩6 


(amen: 1) [ರಚನ + ಕಯ್‌] 
ರಚನಕಾರ (ನಾ). ಕಾವ್ಯ ಮುಂತಾದುವನ್ನು ರಚಿಸುವವನು ; ಕೃತಿ 
| ಕರ್ತ: ತ್ಯಾಗರಾಜರ ಆನಂತರದ ಶ್ರೇಷ್ಮರಚನಕಾರ _ ಸಂಗೀತಗಾರ 


ರಲ್ಲಿ ಮಹಾವೆ ೈದ್ಯನಾಥಅಯ್ಯರವರದು: ಬಹಳ ಉಚ್ಚವಾದ, ಗೌರವಸಬ್ವಿ ತ 
ವಾದ ಸ್ಥಾನ ni. ತಿ). [ಸಂ.] 
ರಚನೆ (ನಾ). ೧. ನಿರ್ಮಾಣ; ಸೃಷ್ಟಿ: ಅಷ್ಟತನುವಿನೊಳಗುದ 


ಜಗದ ರಚನೆ ಆ್ಳರಿಂದ ಜನಿಸಿತ್ತು (ಕವನ. ೨. ಕಾವ್ಯ 
ಚಿತ್ರ ಮೊದಲಾದುವನ್ನು : ಬರೆಯುವುದು. - ಸೃಷ್ಟಿಸುವುದು : 
“ ಶುಥನಂ, ಗ್ರಂಥನಂ, ಗುಂಘಃ, ಸಂದರ್ಭಃ, ರಚನಾ__ಈ ೫ ರಚನೆ 
(ಶರಾಯು. ೦೨೦-೪೫): ಒಂದು ನಾದವೇ ಗಾಯಕನ ಗುಯನದ ರಚನೆಲೀ 
ಚಂದಚಂದದ ರಾಗಮೆನಿಪಂತೆ (ಗಗ. ೪-೬): ೩. ಬರೆದ ಕಾವ್ಯ, 
ಕೃತಿ, ಗ್ರಂಥ ಮುಂತಾದುವು: ಅವನು. ಮಾಡಿದ ರಚನೆಯನ್ನು 
. ಜಾಯಿಂದಾಗಲಿ, ವುದನಗಳ ಮೇಲಾಗಲಿ ಹಾಡಿ ತೋರಿಸಬಲ್ಲವನು ಗಾಯಕ 
(ಶಾಂಕ್ರ- ೫, 0090)- ೪. ಕ್ರಮ ; ರೀತಿ. [ಸಂ. ರಚನಾ] 
ರಚನೆವಂತ (ನಾ). ನಿರ್ಮಾಣ ಮಾಡುವವನು : ಕಟ್ಟುವವನು; ಕರ್ತ: 
ಭಜನೆವಂತರೆಲ್ಲರು ಪುರಾಣದ ಪುಣ್ಯವಂತರು ಶಾಸ್ತ್ರದ ಸನ್ನಿಹಿತರು ವಚನದ 
ರಚನೆವಂತರು (ತೋಳಿತು.. ೦೦೬೭-೪೨೭).- [ರಚನೆ 4 -- ವಂತ) 
ಟಿ) ರಚಯಿತ (ನಾ). ಎ ರಚನೆವಂತ : ಇಂಥ. ಹಾಡುಗಳನ್ನು ಅವುಗಳ 
ರಚೆಯಿತರು ಬರೆದಿರಿಸಲಿಲ್ಲ (೫5೧. ೪); ಸಂಗೀತವು ಎರಡು ಮುಖ್ಯ 
ವ್ಯಕ್ತಿಗಳನ್ನು ಹೊಂದಿಕೊಂಡಿದೆ. ಮೊದಲನೆಯದು ಸುಗೀತ ರಚಯಿತ 
ನನ್ನು (ಶಾಲ. ೫, ೦೦೪೦): [ಸಂ, ರೆಚಯಿತೃ) 
ರಚಯಿತಾರ (ನೂ). ಎ ರಚೆನೆವಂತ : ಈ ಕವಿತೆಯ ತಿಬೇಟಭಾಷೆಯ 
4 ಅನುವಾದದಲ್ಲಿ ರಚಯಿತಾರನ ಹೆಸರು " ಅಮೋಘೋದಯೆ ' ಎಂದಿದೆ 
(ns. ೦೬). [ಸಂ. ರಚಯಿತೃ] 


೬200). 


ರಚಯಿಸು 


ರಚಯಿಸು ` ರಚಿಸು' ನೋ. 

ರಚಿತ (ಗು). ೧- ಉಂಟಾದ ; ಒದಗಿದ: ರಜತಗಿರಿಶಿಖರಬೊಳ್‌ 
ಮದನಾರಿಯುಂ ಗೌರಿಯುಮುಚಿತಲೀಲಾರಚಿತಸುಖಸಂಕಥಾಪ್ರಿಯಳೌತುಕ 
ದೊಳಿರಲು (64. ೦-೨): ೨. ಸಿದ್ಧಪಡಿಸಿದ ಅಣಿಗೊಳಿಸಿದ : 
ರಚಿತರುಚಿನಿಚಿತಶುಚಿಸಾಜ್ಯಭೋಜ್ಯಾಳಿಯಿಂ . . . ಪೂಜಿಸಿದ (ಊ೩ೇ- 


6&-೩೧ 616). ೩. ಮಾಡಿದ. ೪. ಬರೆದ; ರಚಿಸಿದ್ದ (ನಾ). ೫. 
ಸೃಷ್ಟಿಯಾದುದು ; ನಿರ್ಮಿತವಾದುದು : ರಚಿತಂ ನಯುಗ ಸಪ್ತ 
ಸಪ್ತಾರ್ಚಿಯಿಂ ದಂಡಕಂ (ರರೂ: ೩-೨3೬). [ಸಂ.] 


ರಚಿಸು, ರಚಯಿಸು (ಕ್ರಿ). ೧. ನಿರ್ಮಿಸು: ಕಟ್ಟು: ನವರತ್ನಮಯ 
ಶಿವಭವನಮಂ ರಚಿಸಿ (೨ಸಕ್ಕ: ೩8-೨೪); ಬಿಳಿಯ ಚೌರಿಯ ಮೇಲುಗಟ್ಟಿನ 
ಹೊಳಹು ಮಿಗೆ ರಚಿಸಿದರು ಸತಿಯ ವಿವಾಹಮಂಟಪಪ (ನಳತೆ. ae 
೨. ಮಾಡು: ವಿಧ್ಯುಕ್ತಮಾಗಿ ರಚಿಸಿರ್ದ ಜಪಮಾಲೆಯಂ 
ನಾಮಿಕಾಂಗುಷ್ಮದಿಂ ಗ್ರಹಿಸಿ . ಜಾನಿಸುತೆ (ಕರ್ಮಣಾ: ೭-3೪): ಭಕ್ತಿ 
ಶುಕ್ತಿಯಲಿ ಮುತ್ತುಗಳ ರಚಿಸಿ ಕೋದಿಹೆ ವರಣಮಾಲೆಯಂ (ಕತ್ರಾಂಗ- 


೬೭-೦೦೪). ೩. ಅಣಿಮಾಡು ; ಸಜ್ಜುಗೊಳಿಸು : ನೆರೆದರವನೀ 
ನಿರ್ಜರರು ಕೇಸರಿಯ ಪೀಠವ ರಚಿಸಿ ವೈದಿಕಪರಿಣತರ ಮತದಿಂದ 
ವಿಸ್ತರಿಸಿದರು ಮಂಗಳವ (ಕುಣ್ಮಂ ೨-೩0). ೪. ನೆರವೇರಿಸು; 


ಜರುಗಿಸು : ತನ್ಮುನಿಪನುಪನಯನಾದಿ ಕರ್ಮವ ರಚಿಸಿ (ಕೊರರಾ. ೦-೩-೦೦); 
ಪನ್ನೆರಡನೆಯ ದಿವಸ ನಾಮಃ£ರಣವ ಚೆನ್ನಾಗಿ ರಚಿಸಲು ದ್ವಿಜರ. . . ಕರಸಿ 
ಬ್ಯ +): ೫, (ಕಾವ್ಯ. ಚಿತ್ರ ಮೊದಲಾದುವುಗಳನ್ನು) ಬರೆ; 
ಪ್ಪಿಮಾಡು : ಅಸದೃಶಮಿವೆನಿಸಿ ಲೋಕಕ್ಕೆಸೆಯೆ ಮನೋವಚನಕಾಯ 
ಮಳಮಂ ಕಳೆಯಲ್ಯೈ ಸಮರ್ಥವೆನಿಪುವಂತೆ ರಚಿಸಿದರ್ಕೇವಳಮೆ ಪೂಜ್ಯ; ಪಾದ 
ಮುನೀಂದ್ರರ್‌ (ತತುಶ- ೦-೮) ; ಕಟ್ಟಿ ಸಿದರೋದುಗಬ್ಬವ ಹಾಡುಗಬ್ಬವ 
ಕಬ್ಬದೊಳೊರೆವರಿವೆರಡು ಕಬ್ಬಿನಂತಿರಬೇರು ಬಿದಿರಂತೆ ರಚಿಸಲೇಕಬ್ಬ ಹೇಳೆಲೆ 
ಸರಸ್ವತಿಯ (ರರ. 6-೬); ಇವರು ರಚಿಸುವ ಕಾವ್ಯವು ಒಬ್ಬ ಮನುಷ್ಯನು 
ರಚಿಸಿದ್ದೆಂದು ಮನಸ್ಸಿಗೆ ತೋರುವುದಿಲ್ಲ (90. ೩). ರಚಯಿಸು ; 
೫. ಪುರಾಣಮಾರ್ಗಪದಪದೃತಿಬಂಧುರಬಂಧಮೆಂಬಿನಂ ರಚಯಿಸೆ 
(ಉರೊಂಜು- ೦-೬). ೬. ತಿದ್ದು; ರೇಖಿಸು ; ಮಗಮಗಿಸುತಿಹ ಪರಿ 
ಮಳದ ಪನ್ನೀರಿನಿಂ ಮಜ್ಮನಂಬ: ಗಹ ವರದುಕೂಲಮನುಡಿಸಿ ಪಣೆಯೊಳಗೆ 
ಮೃಗಮದಲಲಾಮಮಂ 'ನಚಯಿ (೫೫: ವಿರಚ] ಸಿದರು (ತಥ. ೬೬-೪). 


[ರಚನೆ 4 -ಇಸ್ಕು] 

ರಚ್ಚ ' ರಚ್ಚೆ, ' ನೋ, 

ರಚ್ಚಿಸು (ಕ್ರಿ). ಗುಂಪಾಗು ; ಒಟ್ಟಿಗೆ ಸೇರು; ಒಟ್ಟುಗೂಡು ; 
ಪಾರಿವಾಳವು ಹೆಚ್ಚಿನಾ ಗೌಜೀನ ಹಕ್ಕಿಯು ಕಚ್ಚಿ ಆಡುವ ಸಿವಲೆ 
ಹಕ್ಕಿಯು ರಚ್ಚಿಸಿ ಮೆರೆದವರಣ್ಯದಿ (ಗೋತಾರು- 4-04)- [ರಚ್ಚೈ 4 -ಇಸ್ಕು) 

ರಚ್ಚು ' ಅಚ್ಚೆ' ನೋ: 

ರಚ್ಚುಳಿ (ನಾ). ಅತಿಶಯ ; ಆಧಿಕ್ಕ (?) : ಪಚ್ಚೆಗುಳ ಗಂಟಾಳಿ 
ರೌಸಿಯ ನಿಚ್ಚಳದ ಕಡಿಯೆಣದ ಕವಚದ ಪಚ್ಚಡಿಯ ರಚ್ಮುಳಿಯೊಳೊಪ್ಪಿದು 
ದೊಡನೆ ರಣಭೂಮಿ (ಕ0೧- 0೬-೫೯); ಎಲವೋ ಚಚ್ಚರವು ಲೇಸಾಯ್ತು, 
ತಂ ಫಡ ವಿರುಪಲೋಚನನ ಅಚ್ಚರಿಯ ಮಗನೆಂದು ಸೈರಿಸಿ ಹೆಚ್ಚಿತಹುದೈ 
ಶೌರ್ಯ ನಮ್ಮಯ ರಚ್ಚುಳಿಯ ಬಳಿಕಿನ್ನು ನೋಡೆನುತೆಚ್ಚ ಮತ್ಸರ, 
(son. ೨6-೩೦). [?] 

ರಚ್ಚೆ, ` ಅಚ್ಛೆ ` ನೋ. 

ರಚ್ಚೆ, ರಚ್ಚ (ನಾ). ೧. ಕಟ್ಟೆ; ವೇದಿಕೆ; ಜಗಲಿ : 
ಹೆಸರಿನಲ್ಲಿ ಮಂಟಪವ ' ಕಟ್ಟಿಸಿದಳಿತ್ತರದ ರಚ್ಚೆಯಿಕ್ಕಿ 
ಚಾವಡಿ; ಪಂಚಾಯಿತಿ ಸಭೆ: ದೇವರೊಳು 


ಮನ್ಸಿಗಾಡನ ತಾಯ 
ಗಿಲ್ಲಿ. ೨೬)- ೨. 
ವಿಅಗವನು ಮಾಡಿ 


೭೫೫೪ 


28 


36 


ರಜ, 


1 


ರಚ್ಚೆಗೆ ತಪ್ಪಡಾವು ಬಲ್ಲಿದರೆ (ರತಿ. ೩-೪): ೩. ಪ್ರತಿಪಾದನೆ ; 
ವಿವರಣೆ ; ನಿರೂಪಣೆ : ಬೀದಿಯಲ್ಲಿ ನಿಂದು ನುಡಿವ ಅನುಭಾವದ 
ರಚ್ಚೆ ನಗೆಗೆಡೆ ನೋಡಯ್ಯಾ (468. ಕ. ೫೬೫-೦೨೬೭). ೪. ಮುಚ್ಚಮರೆ. 
ಯಿಲ್ಲದ ಸ್ಥಿತಿ ; ಬಹಿರಂಗ ; ರಚ್ಚೆಯ ನೆರವಿಗೆ ನಾಣುನುಡಿಯಿಲ್ಲದಿಹುದೆ 
ಅದಣಂತೆ. ವನಬಹುದೆ ಸಜ್ಜನಸ್ವ್ರಿ: ಯ (ಇತನ: 638); ದನಿಗೆಯ್ಯೆ ಕೋಗಿಲೆ 
ಯಂಲಿದು ಲಜ್ಮೆಯಂ ಕೆಡಿಸಿ ರಚ್ಚೆಗೆ | ತಂದವನ್ಯುಯವಿನ್ನುಳಿದ 
ನರರೊಳಾವಂ ಹಿತವನು (೫8೧, 9-೬0) ; ಮಾತಾಪಿತರ ಹಾದರವನು 
ರಚ್ಚೆಯೊಳು ರ್ಸ್‌ ಸತ್ಪುತ್ರನಪ್ಪನೇ (ಕುರುಣ: ೪-0). ೫. ಗುಂಪು; 
ಸಮೂ: * ರಚ್ಚಿ ಸು” ಪರಾ. ರಚ್ಚೆ : ೫. ತೇದ್ಬೀದಿ ನಂಜನಗೂಡು 
ಹ "ಕಾಗದದ ಕೋಲು ಕೊಡಿ "6 ಸ್ವೈದಿಂದ ಕೋಲು ಕೊಡಿ ಬಾಗಿ 
ಬಾಗಿ ಕೋಲು ಕೊಡಿ [Os 30-೨). 

ಕಚ್ಚಿ ಕಚ್ಚು ಚರ್ಚಾಗೋಷ್ಠಿ; ವಾದಭೂಮಿ (?) 
ಭೂಲೋಕದಲ್ಲಿ ಹುಟ್ಟಿದ ಮನುಜರು ಶಿವಲಾಂಛನವ ಧರಿಸಿದವರಿಗೆಲ್ಲಕ್ಕು 
ಶಿವತತ್ತ, ಆ ಉಂಟೇ? ಇವರ ಕೂಡೆ ರಚ್ಚೆ. ಕಚ್ಚಿ ನಲ್ಲಿ ವಾವವಾಾಡಲಾರದೆ. 
ಕರಣಂಗಳ ಚಲನತ್ವವಿಲ್ಲದ ಶರಣನು ಮತ [ದ ಉಪಾಧಿ ಜಂಗಮಕ್ಕೆ 
ವಿಲಕ್ಷಣನು (ನೋ ೦೬-೭೦೩ ಅಕ). ಕಟಗಿ ತರು ಎ ಬನನಗ 
ತರು ; ಬಹಿರಂಗಪಡಿಸು ; ಕೋದಂಡಮಾ ತೆಗೆದುರ್ಪಿಂ ಮುಜೀದಿಕ್ಕಿ 
ಗಾಢಗುಣದಿಂದಂ ತೋಳ್ಗ ಳಂ ಕಟ್ಟಿ ರಚ್ಚಿಗೆ ತಂದು (ರುಣ: 0-8) ; 
ನೀನೇಕಾಂತದಲ್ಲಿ ಗಿಳಿಯೊಳುಡಿದುದನು ವಲ್ಲರ ಮುಂದೆ ರಚ್ಚಿಗೆ ತುದು 
(ಕರತ ೬-೦೬). ರಚ್ಚೆಗೆ ಬೀರ್‌ ಎ ಬಯಲಾಗು; ಬಹಿರಂಗವಾಗು : 
ತನ್ನ ಮರುಳಂ ಮಟ್ಟ ನುಡಿದೊಡಂ ರಚ್ಚೆ] ಗೆ -ಬಿರ್ದುದೆಂದರಸನನು 
ಕೂಲಾದಿಗಳೊಳ್‌ ನುಡಿಯುತ್ತುಂ ನಡೆಯೆ (ಅನಂಘು. $-00 ಭ)- 
[ದೇ.॥ ತೆಲು. ರಚ್ಚೆ ] 

ರಚ್ಚೆ (ನಾ). [ಸಂಗೀತ] ಒಂದು ಬಗೆಯ. ತಾಳ : ಪಡಿಮಠೆಯ ರಚ್ಚಿ 
pr ದೇಶಿಯಲೆ ತಾಳಂಗಳಂ ಬಿತ್ತರಿಸಿ ಬಿನ್ನಣದಲಿ (ಸರಕ್ಕ. 6-8) ; 
ಎಕ್ಕಸರ ರಚ ಉತ್ತರಪಾಣಿ ಪಂಚೆಪೌಣಿ (0೪. ೦೪೨); ಎಕ್ಕತಾಳ ರೂಪಕ 
ರಚ ರಬಿ ಕ್ರಮಗಳು ಏಳುವಿಧವು (ತಳ: ೩-೩೭). [?] 

ರಚ್ಚೆಕಟ್ಟೆ (ನಾ). ಪಂಚಾಯತಿ ಕಟ್ಟೆ; ಚಾವಡಿ : ಪಟೇಲನ ಮನೆಯ 
ಮುಂದಿನ ರಚ್ಚೆ! ಕಟ್ಟೆಯ ಮೇಲೆ... ಗಣ್ಯವ್ಯಕ್ತಿಗಳು ಸಭೆ ಸೇರಿದ್ದರು 
(ಊರುಳ.- ಇ): [ರಚ್ಚೆ 4 ಕಟ್ಟಿ ೪1 

ರಜ್ಮ (ನಾ). ೧. ಸಣ್ಣಹುಡಿ ; ಧೂಳು : “ಚೂರ್ಣಂ ಧೂಳಿ ಪುಂಸು 
ರೇಣು ಕ್ಷೋದಮಾ ರಜಂ ಸಣ್ಣಹುಡಿ” (ುಂಗರಾ- 69-೨೩); ಸಮರರಸ 
ಪ್ರಯರೊಳ್‌ ಸತ್ವಮುಮಿಳೆಯೊಳ್‌ ರಜಮುಮೊದವೆ ರಣಗಟ್ಟಲೆಯೊಳ* 
ತಮಮಂಂ ಮಿಗೆ ಸತ್ತ್ವರಜಸ್ತಮಂಗಳುಂ ಕಾಣಲಾದುವೆರಡುಂ ಪಡೆಯೊಳ್‌ 
(ಕಕ 09-೬9); ಆತಿಬಹುಳರಜದೊಳಳ ಪೊರೆದ ಪೊನಲ್ಲಳಂತೆ 
(೫ರಂಶೂ-6%6), ೨. ಹೊವಿನಲ್ಲಿರುವ ಪುಡಿ; ಪರಾಗ : “ ಪರಾಗಮೆನೆ 
ರಜಮಕ್ಕುಂ ” (ಮುಂಗಣ ೬೬-೬); ಕನಕುಂಭೋಜರಜಂ ನಿಜಾಂಗರುಚಿಯ್ಯ 

* ಕೈಕೊಳ್ಳಿನಂ (60. 0-೬೨); ದರವಿಕಸಿತಮಂ ರಜದೊಳ 

ಪೊರೆದಾತ್ಮಜಮುಖಸರೋಜಮಂ  ಮೋಹರಸಂ ತೆರೆಮಸಗೆ (ಪುಪು- 
೩-೦೨0): ೩. ಕಸ: ಮನೆಯೊಳಗೆ ಮನೆಯೊಡೆಯನಿದ್ದಾನೊ ಇಲ್ಲವೊ 
ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ (04: 1). 
೪. ಕಳಂಕ; ದೋಷ: ಕಲೆಯಿಲ್ಲದ ವಸಾಕ್ಷೀದಂತೆ ರಜ[ಕಾಣಾಂ. 
ಜರ]ವಿಲ್ಲದ ರತ್ನದಂತೆ (ಕೋಳಿ: ೦೦೦-೫೩೪). ೫. ಕೆಂಪುಬಣ್ಣ ; 
ಕೆಂಬಣ್ಣ : ಲಲನೆ ಮೂಗಿನೊಳುಸುರನಳ್ಳೆಯೊಳು ಹೊಯ್ದ ್ಲನುಗುರೊಳು 
ರಜವನೆದೆಯೊಳೆಲ್ಲಾಟಮಂ * ಆರಯ್ದು ಕಾಣದೆ ನೊಂದಳು 

೬. ಮುಟ್ಟು; ರಜಸ್ತು: “ ಆರ್ತವಮದು 


(zn: 03-30). 


ರಜ್ಯ 


ರಜಮೆಂದುಂ ಪುಷ್ಪಮೆಂದುಮವಿಭೇದ[ದಿಂದೆ ಪೇಟಲ್ಪ]ಡುಗುಂ” (ಕಸ್ತುಕೋ- | 
89-08). "ರಜೋದರ್ಶನ ' ಪರಾ. ೭. ಕತ್ತಲೆ ; ತವು ; 
ಅಂಧಕಾರ : ಗೂಗೆವೊಂಗುವೊಂಗದೆ  ರಜದಿಂ (ಪು. ೨-೬೫) - 
೮. ಸತ್ತ್ವ, ರಜ ಮತ್ತು ತಮವೆಂಬ ಮೂರು ಮೂಲ. ಗುಣ 
ಗಳಲ್ಲಿ ಎರಡನೆಯದು ; ರಜೋಗುಣ : ಹಿರಣ್ಯಗರ್ಭನೆಂದೆನಿಸಿಯು 


ದಾರನೆಂಬ ರಜಮೊಂದಿಯೆ ಸತ್ತ್ವನಿಧಾನನೆಂಬ . . - ಚತುವರ್ಮುಖ; 
ರಾಗಮಂ (ಗಂ: ೦-೨): ೯. ಕುಂಕುಮಕೇಸರಿ-  [ಸಂ. ರಜಸ್‌] 
ರಜ್ಮ "ರಜಾ ' ನೋ. 


ರಜಂಬೊರೆ (ಕ್ರಿ). ೧. ಹುಡಿಯಿಂದ ಕೂಡಿರು: ಪರಿಜನಮನಿತುಂ 
ತುರಿಪದೆ ಪರಿತಂದಿನ್ನೇವೆವೆಂದು ಕಪ್ಪ್ರರದ ರಜುಬೊರೆದ ಕರಕಣಂಬುವಂ 
ತಳದು (604: ೪-0೩೭). ೨. ಹೂವಿನ ಪರಾಗದಿಂದ ಕೂಡಿರು : 
ಪರಮಜಿನಜನನಿಗೊರ್ವಳ್‌ ಸುರವಧು ಕೊಡೆವಿಡಿದು ನಳಿನಿಯೊಡವೆಳೆದು 
ರಜಂಬೊರೆದು ಕೊಡೆಯೆಲೆಯ ಕೆಬಗಿರ್ದ ರಾಜಹಂಸಿಯ ವಿಳಂಸಮಂ 
ನೆನೆಯಿಸಿದಳ್‌ (೫ಫು, €-0೬೪). ೩. ರಜೋಗುಣವನ್ನು ಉಂಟು 
ಮಾಡು; ರಾಜಸಗುಣವನ್ನು ಆರೋಪಿಸು. ೧. ೩: ಇರ 
ಮೊಯ್ಯುದು ತನ್ನಿಚ್ಛೆಗೆ ವರಯೌಪನದಂದು ಪುರುಷನ್ಷಂ ಪ್ರಕೃತಿ 
ರಜಂಬೊರೆದು ತಿರುಪುತ್ತೆ ' ಸುಟ್ಟುರೆ: ತೆರಳ್ಳಿ ತಣಗೆಳೆಯನುಯ್ವ 
ತೆಅದಿಂದೆತ್ತಂ (ಕಾದಂಫೂ - ೫43): [ರಜ್ಮ 4 ಪೊರೈ] 

ರಜಕ. (ನಾ). ಬಟ್ಟೆಗಳನ್ನು ಮಡಿ ಮಾಡುವವನು; ಅಗಸ ; ಮಡಿವಾಳ: 
“ ನಿರ್ಣೇಜಕಃ, ರಜಕ - ಈ ೨ ಆಅಗಸಂ” (ಶರಾಯು. ೯೭-೫೪) ; 
ಒಗೆದೊಗೆದು ಮನಿರಿದು ಜಗುನೆಯೊಳಗಲೊಗೆದುಂ  ಪಿಂಡುತಿರ್ಪ 
ರಜಕನನೀ ಸೀರೆಗಳನುಡಲೀವುದೆಮಗೆನೆ ಜಗಳಂ ಜಕ್ಕುಲಿಸಿದಂತೆ ನಕ್ಕಂ 
ರಜಕಂ (60೯ರ, 6-೭); ಚದುರಕಶ್ಯಪ ಕಾರುಕಂ ನಾರದಂ ರಜಕ ವ್ಯಸ 
ಕಬ್ಬಿಲತಿಯಣುಗಂ (ಕೊತು ೯-೬೨); ನಮ್ಮ ರಜಕಶಿಖುಮಣಿ ಖಾದಿ 
ತೊಟ್ಟುಕೊಳ್ಳದಿದ್ದರೂ ಪಕ್ಕಾ ಸ್ವದೇಶಿ (ರೇಳಕ್ಕಿ. ೩೦)- [ಸಂ.] 

ರಜಕಿ (ನಾ), ೧. ಮಡಿವಾಳನ ಹೆಂಡತಿ. ೨. ಅಗಸಗಿತ್ತಿ. ೩. 
ಮುಟ್ಟಾದ ಮೂರನೆಯ ದಿನದ ಹೆಂಗಸು. [ಸಂ. ರಜಕೀ] 

ರಜಕೀಶೋಕ (ನಾ). (?): ಕೇಳು ರಜಕೀಶೋಕದೊಲು ಮನ ಹೇಳ 
ಹೇಳಲು ದೊಡ್ಡಿತಾಗಿಯೆ ಭಾಳನೇತ್ರಾದಿಗಳನೇಡಿಸಿ ಕಾಡಿತೆಂದೆನಲು 
(ಸರ್ಮುರು, ೬-೨೦): [ಸಂ.] 

ರಜತ (ಗು). ೧. ಬೆಳ್ಳಗಿರುವ; ಬಿಳುಪಾದ. ೨. ಬೆಳ್ಳಿಯಿಂದ 
ಮಾಡಿದ : ಮಣಿಕನಕರಜತವಸ್ತುಗಳೆನಿತ್ತು (ಕಂಶರಾ. ೪-೪೦ ರಗಳೆ) 
(ನಾ). ೩. ಬಿಳಿಬಣ್ಣದ ಒಂದು ಲೋಹ ; ಬೆಳ್ಳಿ: "" ರಜತಂ, 
ಕಳಧೌತಂ, ರೂಪ್ಮಂ, ತಾರಂ - ಈ ೪ ಬೆಳ್ಳಿ '" (ತರಯ. ೨6-0೪). ೪. 
ಮುತ್ತಿನ ಹಾರ: “ಮುತ್ತಿನ ಹಾರದಲ್ಲಿಯುಂ ರಜತಮೆಂಬುದು `` 
(ತಣಯು- 040-8)- ೫. ಚಿನ್ನ; ಸುವರ್ಣ. ೬. ಆನೆಯ ದಂತ. ೭. 
ರಕ್ತ. ೮. [ಗಣಿತ] ಕಳೆಯುವುದು ; ವ್ಯವಕಲನ: ರಜತಂ, ರಜತಂ, 
ಉವಿತಂ . . . ಪೆಸರು (ತೃನಶಾ- ೦೦). 


[ಸಂ.] 
ರಜತಗಿರಿ (ನಾ). ಬೆಳ್ಳಿಯ ಬೆಟ್ಟ ; ಕೈಲಾಸಪರ್ವತ ; ರಜತಗಿರಿ ನ 
ಖಗೇಶಾತ್ಮಜೆಯ ವಿವಾಹಕ್ಕೆ ಕಲೌಪಿದುದು ನಿಬ್ಬಣಮಂ ನಿಜಕಾಂತಿಸಂ: 
ಯನೆನೆ ವಿಜೃಂಭಿಸಿತ್ತಮಳಕೌಮುದೀವಿಸ್ತಾರೆಂ (ಆರತಿ: ೬-೪೪); ದಯಾಂ 
ಬುಧಿ ರಜತಗಿರಿವೊಕ್ಕು ಗಿರಿಜೆಯೊಡಗೂಡಿ ಸುಖದಿಂದಿರ್ದನು (ಕೆಂಪ್ರ- ೪೭-9೪). 
[ಸಂ.] 
ರಜತಪರದೆ (ನಾ). ಸಿನಿಮಾಮಂದಿರಗಳಲ್ಲಿ ಚಲನಚಿತ್ರಗಳನ್ನು 
ಪ್ರದರ್ಶಿಸುವ ಬಿಳಿಯ ತೆರೆ : ಕೆಲವರು ತಮ್ಮ ನಚ್ಚಿನ ನಟನನ್ನು 


೭೫೫೫ 


೩0. 


ರಜನಿ 


ರಜತಪರಜಿಯ, ಮೇಲೆ ಕಂಡು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು 
(ಕೂತಿ). [ರಜತ 4 ಪರದೆ] 

ರಜತಪರ್ವತ (ನಾ). - ರಜತಗಿರಿ: ಕನಕದಿವೃವಿಮಾನಪಂಕ್ತಿಗಳನುನೆಯದಿ 
ಬಂದೀಶ್ವರೇಶ್ವರ  ಘನರಜತಪರ್ವತಕೆ ಕೊಂಡೊಯ್ವವು ವಿಳಾಸದಲಿ 
(ox. ೩೨-೦೪), [೫0.3 

ರಜತಪಾತ್ರ (ನಾ)- ಬೆಳ್ಳಿಯ ಪಾತ್ರೆ; ಪರಶುರಾಮನ ಬರವಂ 
ಗಾಂಗೇಯಂ ಕೇಳ್ಬಿದಿರ್ವಂದು ಕನಕರಜತಪಾತ್ರಂಗಳೊಳರ್ಥಮಂ ಕೊಟ್ಟು 
ಪೊಡಮಟ್ಟು (ಕಕಣ. 0-೭೭ ವ). [ಸಂ.] 

ರಜತಪಾತ್ರೆ (ನಾ). ಎರಜತಪುತ್ರ : ಅನೇಕ ರಜತಪಾತ್ರೆಗಳ ಸಮರ್ಪಣೆ 
ಯೂ ಆಯಿತು (ಸಸ್ಕಳ- ೪0). [ಸಂ, ರಜತಪಾತ್ರ] 

ರಜತಪೀಠ (ನಾ). ಬೆಳ್ಳಿಯ ಆಸನ ; ದೇವರನ್ನು ರಜತಪೀಠದಲ್ಲಿ ಇರಿಸಿ 
ಆರತಿ ಬೆಳಗಿದರು. (ಕೂ): “[ಸಂ.] 

ರಜತಮಹೋತ್ಸವ (ನಾ): (ಸಂಘ. ಸಂಸ್ಥೆಗಳಿಗೆ) ಇಪ್ಪತ್ತೈದು 
ವರ್ಷಗಳು ತುಂಬಿದಾಗ ಆಚರಿಸುವ ಉತ್ಸವ,-ಸಮಾರಂಭ : 
ಬೆಳ್ಳಿಹಬ್ಬ : ೧೯೦೬ರಲ್ಲಿ ಚಿಕಾಗೋ ವಿಶ್ವ ಶೈ ವಿದ್ಯಾಲಯದ ರಜತ 
ಮಹೋತ್ಸವವು ನಡೆದಾಗ... ಒಂದು ಉದ್ದ ೨ಂಿಥವನ್ನು ಧ್ಯ 
ಸಮರ್ಪಿಸಿದರು (ಸಸ್ಕಳ. ೪೦). [ಸಂ,] 

ರಜತಮಾಲಿಕೆ (ನಾ). ಬೆಳ್ಳಿಯ ಸರ : ರಜತಮಾಲಿಕೆಯ ಗುಣ-ಮನೋ 


ಹರವಾದ ಬಿಳುಪಾದ ಬೆಳ್ಳಿಯಿಂದ ಮಾಡಲ್ಪಟ್ಟ ಸರಗಳನ್ನು 
ಧರಿಸಿದ್ದಲ್ಲಿ ಸಕಲಪಂಪಸಮೂಹಂಗಳಂ ' ನಾಶಮಾಡುವುದು 
(ಕಲ್ಕಿ: ೩6)- [೫ಂ. ರೆಜತಮೂಲಿಕಾ] 


ರಜತಶಾಸನ (ನಾ). ಬೆಳ್ಳಿಯ ಫಲಕದ ಮೇಲೆ ಕೆತ್ತಿರುವ ಶಾಸನ : 
ಓಹೆಗೊಳೆ ರಜತಶಾಸನ ರಾಜಸೃತ್ರಕದೊಳೆಸೆಯೆ ಬರೆಯಿಸುವಂತಾ ರಂಜತ 
ಶೈಲೇಂದ್ರದೊಳೆ ಮಹಾಜಿನಚಂದ್ರಂ ಪ್ರಶಸ್ತಿಯಂ ಬರೆಯಿಸಿದಂ (೫ಾಂತಿಫ: 


೪-೩), [ಸಂ.] 
`` [ರಜತಾದ್ರಿ (ನಾ). ಎ. ರಜತಗಿರಿ : * ಪಂಜರಿವೆಟ್ಟು - , . ರಜತಾದ್ರಿ 
ಗೆಸವ ನಾಮಿಮದಕ್ಕುಂ ''(ಕಪಿಕಂ- ರಜತಾದ್ರಿಮುದ್ರಿತವಂಹೀತಳ 


ಮುಂ ಬೆಸಕೆಯ್ನು (8ರಿತ್ಯ- ೧೪-೬೦); ಹಿಮಾಲಯದೊಳೆಸೆವ ರಜತಾದ್ರಿಯೊಳ್‌ 
ತೇಜೋಮುಯಂ ಸದಾಶಿವನಿಪ್ಪನು (ಕನಿ ೫-೬3): [ಸಂ.] 
ರಜತೋತ್ಸವ (ನಾ). ಇ ರಜತಮಹೋತ್ಸವ : ಶಾಲೆಯ ವಾರ್ಷಿ 
ಕೋತ್ಸವ, ರಜತೋಶ್ಸೆದ . . - ಮುಂತಾದ ಸ್ಮಾರಕೆಗಳನ್ನು ಆಚರಿಸುವುದು 
(446. 830) [ಸಂ.] 
ರಜನ (ನಾ). ೧. ಬಣ್ಣ; ರಂಗು. ೨. ಬಣ್ಣ ಬಳಿಯುವುದು ; ರಂಗು 
ಹಾಕುವುದು. ೩. ಕದಿರು; ಕಿರಣ. ೪. ಕುಸುಂಬೆ ಹೂವು: [ಸಂ] 
ರಜನಿ (ನಾ). ೧. ಇರುಳು ; ರಾತ್ರಿ: “ತಮಾ , , . ರಜನೀ, 
ರುತ್ರಿಃ - ಈ ೧೯ ಇರುಳಿನ ಪೆಸರ್‌ '' (ಹರಾಯು- 
0೮-೧೦೭): ರಜನಿಗಳ್ಳಿಂದಪಬಿಂಬಪ್ರಜದಿಂ ಜ್ಯೋತ್ಸಾ ,ಪ್ರವಾಹಮಂ 
ಪಸರಿಪವೋಲ್‌ ರಜತಕಲಶಂಗಳಿಂ ಮಳಯಜಜಳೆಮಂ ಸುರಿದರಸಿತನಳಿನೇ 
ಕ್ಷಣೆಯರ್‌ (ಉದಂತೂ. ೭೪): ರೆಜನಿಗಾ ಚಂದ್ರುಂ ಮಹಾಭೂಷಣಂ 
(ಸಕತ: 3)- ಪ. ದುರ್ಗೆಯ ಹೆಸರುಗಳಲ್ಲಿ ಒಂದು. ೩. ಅರಿಸಿನ: 


“ ಅರಸಿನಂ ಸಿತಂ ಹರಿದ್ರ ರಜನ ಗೆ (sono. ೩೯-೨೪); 
ಕ್ರಿಯಿಯಿಂ ನೆಲ್ಲಿಯುಮುಂ ಪಂತಿಯಂಮಂ ರಜನಿಯುಮನರೆದು ಪೂಸಿ 
ದೊಡೆ . . , ಭಗಂಧರಂ ಪ್ರಶಮಿಸುಗುಂ (ರೋಕೋಶ- ೯-೦೩೪); ರೆಜನಿ 


ಬರಿವದಣೆ ಕಟುಕವ್ರಜಮಿನಿತುಮಂ , . . ಕುಡೆ, . . ಸಿಂಘಾ)ಹಾಣ ಹರಂ 
(95೫. ೦೦-30)- ೪. ಅರಗು. ೫. (ಆಲಂ) ಅಜ್ಞಾನ ; ಮಾಯೆ : 
ಗಜಬಜಿಸುವ ಪಂಚಭೂತಗಳ ರಜನಿಗೆ ಸಿಲ್ಮದೆ (೪ನಕ-. ೧೨೬-೦)- (ಸಂ.] 


ರಜನಿಕರ 


ರಜನಿಕರ (ನಾ). ೧. ಚಂದ್ರ: “ವಿಧು ಚಂದ್ರಂ ರಜನಿ 


ಶಾರಾಧೀಶಂ * (ಪಸ್ತುಕೋ- 03-೬೭) ; ಅಭಿನಪೋದಯರಾಗರಂಜಿ 
ರಜನಿಕರನಂ  ನೋಡಲೊಡಂ (ಇರುಳ: 660). 2೨. ಕರ್ಪೂರ. 
೩. [ಗಣಿತ] ಒಂದು ಎಂಬ ಸಂಖ್ಯೆಯ ಸಂಕೇತ; ಏಕ: "'ರಜನಿಕರಂ 


* ಒಂದಜಿ ನಾಮಂ'' (ತನಕಾ, ೯-೦) [ಸಂ.] 
ರಜನಿಚರ (ನಾ). 0: ರಾತ್ರಿಯಲ್ಲಿ ಸಂಚೆರಿಸುವವನು. ೨. ರಾಕ್ಷಸ- 
೩. ಕಳ್ಳ. ೪. ಚಂದ್ರ. ೫. ರಾತ್ರಿಯಲ್ಲಿ ಗಸ್ತು ತಿರುಗುವವನು. 
[ಸಂ.] 
ರಜನಿಚರಾಂಗನೆ (ನಾ)-೧. ರಾತ್ರಿಯಲ್ಲಿ 
ತುಂಗಬಲ ಸೌಮಿಶ್ರಿಯಿಂದುಜಕ ಟ್ಟಿ ಮಹೋಗ್ರರಜನಿ 
ಚರಾಂಗನೆಯ ದೂಅನಲಿ ಖರನ್ಸೈ ಹವಕೆ (ತರಯ. ೩-3 ಸೂರ): 
[ಸಂ. ರಜನಿಚರಾಂಗನಾ] 
ರಜನೀಗಂಧ (ನಾ). ರಾತ್ರಿಯಲ್ಲಿ ಸುಗಂಧ ಬೀರುವ ಹೂವುಗಳನ್ನು 
ಬಿಡುವ ಒಂದು ಬಗೆಯ ಬಳ್ಳಿ; ರಾತ್ರಿರಾಣಿ : ಬಂಗಲೆಯ ಆವರಣ 
ದೊಳಗಿನ ರಜನಿ;ಗಂಧದ ಅರಳಿದ ಹೂಗಳು ತಮ್ಮ ಮಾದಕಸುಗಂಧವನ್ನು 
ಸುತ್ತಮುತ್ತಲೆಲ್ಲ ಹರಡಿದ್ದವು (ಮೈ ಜಲ. ೧೦೪). [ಸಂ,] 
ರಜನೀಚರ (ನಾ). ೧. ರಾತ್ರಿಯಲ್ಲಿ ಸಂಚರಿಸುವವನು. ೨. 
೩. ರಾಕ್ಷಸ; ಅಸುರ; ರಜಾಚರರ ಥಟ್ಟಣೆ ಧಾತುಗೆದಿಸಿತು 
ದಿಟ್ಟರುಬ್ಬಟೆಯ (ಕುನ್ಮಾರ್ರೋ- 0೩-೨೩). ೪. ಕಳ್ಳ; ತಸ್ಕರ- ೫. 
ರಾತ್ರಿ ಪಹರೆಯವನು: -ಕರಸಿ ರಜನೀಚರನ ಆ ತೆರನರುಹಿ ತಿಂಯೆನಲು 
ಓ ರಾತ್ರಿಯಲ್ಲಿ ಸ 
[ಸಂ,] 
ರಜನೀಚರಿ (ನಾ). ೧. ರಾಶ್ರಿಯಲ್ಲಿ ಸಂಚರಿಸುವವ 
ರಜನೀಚರಿಯರ್ಕಳ ಮಿಕ್ಕ ಪೆಕ್ಕಣಂ ಬಳ್ಳುವ ಸಾಹಣಂ ತಲೆಯ 
ಕುಂದವು ತತ್ಸ್ರ_ದೇಶದೊಳ್‌ (ತ್ಮಾ. ೩೦ ಕೂರ್ರಳ). [ಸಂ. 
ರಜನೀಚಾರಿ (ನಾ). ೧. ರಾತ್ರಿಯಲ್ಲಿ ಸಂಚರಿಸುವವನು. ೨. ಚುದ್ರ. 
೧, ೨: ದೋಷಾಕರಾಷ್ಟಾನಮಾ ರ. ರಿಗೆ ಸಲ್ಲದೇ ಕುವಲಯಾಪ್ತಂ 
ರಂಜನೇನಲ್ಲವೇ (ಉ೫ಕೇ- ೧೦-೩೪)- ೩. ರಾಕ್ಷಸ : 
ರಜನೀಚಾರಿಯಾಯುವಿನಂತೆ (ತೊರರಾ- ೬-೯-೩೨): 
ರಜನೀಮುಖ (ನಾ)- ರಾತ್ರಿಯ ಪ್ರಾರಂಭ 
ಮಾಯೆಯ ಬಳಸಿ ರಜ್ಯೋಮುಖದೊಳಗೆ ತಂ; 
(ಕೊರ03- ೩-೦೦-೬೨); ಭೂ: ಯೊಳ್‌ ಸೊಡರುಮೆಸೆದುವು 
* + « ರಜನೀಮುಖಮೆಡ್ಡಮಾದುದು (ಕಾರುಕ್ಕ- 34-3). [ಸಂ.] 
ರೆಜನೀರಜ (ನಾ). ಅರಿಸಿನದ ಪುಡಿ : ಪೆರ್ದೊಟ್‌ಗಳೊಳ್‌. . . ನೀರಾಟ 
'ಮನಾಡಿ ಪೋದ ವಾರನಾರಿಯರ ಪೊಂಜೆಳೆಮೆಯ್ಕೊಳ್‌ ರಂಜಿಸಿರ್ದ ರಜನೀ 
ರಜಂಗಳಿಂ ಕದಡೆಳ್ಲು ಪರಿದಪುದು (ಕೀ: ೦೨-೩೯ ನ). [ಸಂ.] 
ರಜನೀವಲ್ಲಭ (ನಾ). ಇರುಳಿನ ಒಡೆಯ ; ಚಂದ್ರ. 
ರಜನೀವಲ್ಲಭ ವಾರ ಎ ರಾತ್ರಿಯು ಒಡೆಯನಾದ ಬ ಶ್ರನ ದಿನ; 
ಸೋಮವಾರ : ಮಾರ್ಗಶಿರಶುದ್ದೆ ೈಕಾಪಶೀವಾಸರಂ ರಜನೀವಲ್ಲಭವಾರ 
ಮಶ್ಚಿ ನಿನಿಶುನಾಥಾಂಶಕಂ ಕೂಡೆ . . - ಪುಟ್ಟಿದಳ್‌, . . ಅತ್ತಿಮಬ್ಬೆ 
(924. ೦೨-೩೨). [ಷಂ.] 
ರಜನೀಶ (ನಾ). = ರಜನೀವಲ್ಲಭ : ವಿಯೋಗಿ ರೆಜನೀಶ ಮರೀಚಿಯ 
ನೊಲ್ಲದಿರ್ದೊಡೇನಾದುದು. (ಫಂ. ೦-೨೦): ರಃ 
ನೀಂ ತೆಅಪಂ ಮಾಡು (5089. ೦-6೩)- [ಸಃ 


ಚರಿಸುವವಳು. ೨. ರಾಕ್ಷಸಿ: 


ಭಃ 


ಚಂದ್ರ. 


ಗೂಬೆ ಅಥವಾ 


ಳು. ೨. ರಾಕ್ಷಸಿ: 
ಂಜಗೆ 


ಪುಃ 


ಕೃಪ 


ಮನೆಮನೆ: 


ರಜಪಂತ (ನಾ). ರಾಜಬೀದಿ ; ರಾಜಮಾರ್ಗ ; ಉತ್ತರಸ್ಕನ್ನಿಶಿ ರಜಪನ್ತ 
ಅನ್ತೆ ಬಂದು ಮೊಹರೆಯ ಕೊಳ ಅನ್ವೆ ಬಂದು ಕೊಲ್ಹಲೆಪಳ್ಳದ 


೫೬ ರಜಾ 
ಕೆಯೆ ತಿಕಲೂ. ೦೪೦-೬೦; ಸು. ೧ನೆಯ ಕತ) 
[p ಇದು" ರ; ದರೆ ಅಪಲಿಖಿತವಿರಬಹುದು] 
ರಜಪುತ, ರಜಪೂತ ಒಂದು ಕ್ಷತ್ರಿಯ ವಂಶ ಮತ್ತು ಅದಕ್ಕೆ 
ಸೇರಿದ ವ್ಯಕ್ತಿ: ಗುಜರಾಧೀಜನರಲ್ಲಿಯೂ ಅವು 
ತಿನ್ನುವ ಚಟ ಹೆಚ್ಚು (ಮುಂ 9): ರಜಪೂತ ; ರಜಪೂತ 


ಕೃಷ್ಣಕೀರ್ತಿಯನೊ ಮ್ಮ ಕಣ್ಣಣಿಯೆ ನೆ. ತ್ತ್ವ (ಕೃಷ್ಣಾಕು- ೪-೪). 
[ < ಸಂ. ರಾಜಪುತ್ರ ] 
ಒಂದು ` ಬಗೆಯ ಆವರಿಕೆ ; "ರಜಪುಪ್ಪಿ 
ನಲ್ಯಾವರೆಯೆನಿಕ್ಕೆ '' (ಮುಂಗರಾ- 10-೩0). [ಎಸಂ- ರಾಜಪೆಪ್ಪಿ] 
ರಜಪೂತ " ರಜಪುತ ' ನೋ: 

'ಜಪೊರಿಗೆ (ನಾ). ಧೂಳನ್ನು ಉಡುಗುವ ಸಾಧನ; ಕಸಪೊರಕೆ ; 
ಆನೆ ಮೊಜದಾಕಾರ: ವಿಯ ಮುಟ್ಟಿದಾತ ಆನೆ ರಜಪೊರಿಗೆ [8ಾ೫೨೦- 
ಬರಿಗೆ, ಪುಡಿಗೆ] ಯಾಕಾರವೆಂದೆ ಬಾಲವ. ಮುಟ್ಟಿ ಕ್ಟಿದಾತೆ (ಘನವ. ೪೩-9೦), 

[ರಜ್ಯ 4 ಪೊಂಗೈ(< ಪೊರಕೆ)] 

ರಜಬ ' ರಜಬು ' ನೋ. 

ರಜಬು, ರಜಬ (ನಾ) ಮಹಮ್ಮದೀಯ ವರ್ಷದ ಏಳನೆಯ 
ತಿಂಗಳು: ರಜಬು ತಿಂಗಳು ೯ನೇ ತಾರೀಕು (ಕಾತೇಂದ್ರ . 0೩೭). 
ರಜಬ ; ಈ ಯುದ್ಧವು ರಜಬ ತಿಂಗಳಲ್ಲಾಯಿತು (ಮಶ. ೨೨)- 

[ + ಅರ, ಪಾರ. ಮರಾ. ರಜಬ್‌ ] 

ರಜಯ್ಯ (ನಾ). ಒಬ್ಬುತನ ಹೆಸರ: ; ಶ್ರೀಮತ್‌ಗಂಗಿಗವುಣ್ಣನ ಮಗ 

ರಜಯ್ಯ ತುಜುವನಿಕ್ಕಿಸಿ ಸತ್ತಂ (ಎಳೆ. ೫1೪, ನಾಗನ ೦೬೯-೫ ; 950). 
[2-4 ಅಯ್ಯ] 

ರಜರೂಪಿ (ನಾ). (ಆಲಂ) ಸೂಕ್ಷ್ಮರೂಪದಲ್ಲಿರುವವನು ; ರಜರೂ೩ 

ಭಗವಂತನೆಂದಿಗೈತಹನೆಂದೆ ಅವನೆಯೆ ಗತಿ ನನಗೆಂದೆ (ಇಂಕಾಶ. 00೬-೬೬). 


ಸಸ: 
ಸಸ್ಯ: 


[ ಸಂ. ರಜರೂಪಿನ್‌ ] 
ರಜಸ್ವರ (ನಾ). ಹ: ಹುಡಿ; ಪರಾಗ: ಸಮಾರನುದಾರಕದುಬ 
ಕೇತಕೀಪ್ರಸರರಜಸ್ಹರಪ್ರಕಟಪಾಂಸುಳಮಾದ:ದು ಮೇಘಕಾಲದೊಳ್‌ 


(urn: «-33)., ! ಆ ಸಂ. ರಜಸ್ವಲ) 

ರಜಸ್ವಲೆ (ನಾ). ಮುಟ್ಟಾದ ಹೆಂಗಸು: ಬಹಿಷ್ಮೆ: “ಅವೀಃ, ಉದಕ್ಕಾ, 
ರಜಸ್ವಲಾ, ಆತ್ರೇಯಿಕಾ, ಪುಷ್ಪದತೀ-ಈ ೫ ಮುಟ್ಟವೆಗಂಡವಳ್‌ '' 
(೫0ರ: 60-449) ; ರಜಸ್ವ. ಲೆಯಾಗಿರ್ದೆಂ ಮುಟ್ಟಲಾಗದೆನೆಯುಂ. .. 
ಮುದಯಂ ಪಿಡಿದು. (ಕಕಣ. ೭-೪); ಸೈರಿಸಿದರೇ ಪಾಂಡುಸುತ 
ರಂಭೋರುಹಾಕ್ಷಿ ರಜಸ್ವಲೆಯ ಸುಲಿಸೀರೆಯಲಿ (ವಾಗ. ೦೦-೪). 

[ ಸಂ. ರಜಸ್ವಲಾ ] 

ರಜಸ್ಸು (ನಾ). ೧. ಧೂಳು; ಹುಡಿ. ೨. ಸತ್ವ. ರಜ ಮತ್ತು 
ತಮಗಳೆಂಬ ಮೂರು ಗುಣಗಳಲ್ಲಿ ಒಂದು ; ರಜೋಗುಣ. 
೧, ೨: ಕೆಸಜಕೊಳ್‌ ಪುಟ್ಟಿದುದುತುಮಲ್ಲದೆ ರುಸ್ಸಂಲೀಢಮೆಂಶುಂ 
'ಜಡಾವಸಧಂ (೬1೨. 0-೬)... [ಸಂ. ರಜಸ್‌] 

ರಜಾ, ರಜ್ಮ. ರಜೆ (ನಾ). ೧.ಶಾಲೆ, ಕಾಲೇಜು, ಕಚೇರಿ ಮೊದಲಾದವು 
ಗಳಿಗೆ ಕೊಡುವ ಬಿಡುವು; ಸೂಟಿ : ಶಾಲೆಯ ವಿದ್ಯಾರ್ಥಿ ರಜಾದಿನ 
ಗಳಲ್ಲಿ ಮಾಡಬೇಕಾದ ಕೆಲಸ ; ರಜಾಕಾಲದ ಕೆಲಸ 


(Holiday-Task 


3068), ೨. ನೌಕರನು ಮೇಲಧಿಕಾರಿಯ ಅನುಮತಿಯಿಂದ 
ಪಡೆಯುವ ಬಿಡುವು: ರಜಾದ ಮೇಲೆ ಹೋಗುವ ಕಾಲ ವಿನಹಾ 
ಮತ್ಪ್ಯಾರನ್ನು ಬದಲಿಯಾಗಿ 'ಇಡಕೂಡದು (ಗ್ರಾನೂಕ. 3). ರಜ್ಮ: 


೧- ಅಕ್ಕಾ! ನಾಳೆ ದೀಪಾವಳೀ ಹಬ್ಬವಂತಲ್ಲೇ | ನಮಗೆ ರಜ ಬಿಟ್ಟು 
ಬಿಟ್ಟಿದ್ದಾರೆ (ನೊಗ್ಗು. ೫). ೨. ರಂಗಣ್ಣ ಎರಡು ತಿಂಗಳು ಕಾಲ ರಜ 


ರಜಾಕಾರ 


ತೆಗೆದುಕೊಂಡು ಬೆಂಗಳೊರಿಗೆ ಬಂದು ಮುಸಮಾಡುತ್ತಿದ್ದನು (ಕಂಗಳ. ೦); 
ಸರಕಾರದವರು . . - ಆವರಿಗೆ ಹೆಚ್ಚಿನ ರಜವನ್ನು ಮಂಜೂರುಮಾಡಿ 
ಬೇಕಾದ ಅನುಕೂಲತೆಗಳನ್ನು ಮುಂದುವರೆಸಿಕೊಟ್ಟರು (ಸಸ್ಮಳ- ೦೦೨)- 
ರಜೆ: ೧. ಅಂದು ಕ್ರಿಶ್ಚಿಯನ್ನರ ಯಾವುದೋ ಹಬ್ಬಕ್ಕಾಗಿ ರಜೆಯಿತ್ತು 
(ಉರಿ ೪) ; ನಿನ್ನೆಯಿಂದ ದುರ್ಗಾಪೂಜೆಯ ರಜೆ ಆರಂಭವಾಗಿದೆ 
(ಕ08- ೦) ೨. ಅವನು ಒಂದು ವರ್ಷದ ರಜೆಯನ್ನು ಕೇಳಿದನು 
(ಸ್ಮೂಂಖ, ೨೪) ; ನಾನು ಕಳೆದ ತಿಂಗಳಿನಲ್ಲಿ ಮೂರು ದಿನ ರಜೆಗೆ ಬರೆದಿದ್ದೆ 
(ನುಗತೂಂ, ೬೦): 
ರಜದ ಊಳಿಗೂರಜ ಪಡೆದುಕೊಂಡ ದಿನಗಳಿಗೆ ಬದಲಾಗಿ ಕೆಲಸ 
ಮಾಡುವುದು : ಅರಮನೆಯಲ್ಲಿ ಸಮುಖದೊಳು ನಿತ್ಮಕಟ್ಟಳೆಯಲ್ಲಿ 
ನಡೆಯುವ ಊಳಿಗಗಳು - ಸಂಚಿಯ ಊಳಿಗ . . . ಅವಸರದ ಊಳಿಗ, 
ರಜದ ಊಳಿಗ (ನುಹಾನಂ- 2. 9): [ಇ-ಅರೆ. ಹಿಂ. ಮಠಾ. ರಜಾ] 
ರಜಾಕಾರ (ನಾ). ಭಾರತಕ್ಕೆ ಸ್ವಾತಂತ್ರ ,-ಬಂದ ತರುಣದಲ್ಲಿ ಹೈದರಾ 
ಬಾದಿನಲ್ಲಿ ಸ್ಮಾಪಿತವಾಗಿದ್ದ. ಒಂದು ರಾಷ್ಟ್ರವಿರೋಧಿ ಮುಸ್ಲಿಂ 
ದಳ : ಆಗಲೇ ರಜಾಕಾರರ ಚಟುವಟಿಕೆಗಳು ತೆರೆಯ ಹಿಂದೆ ಏಳಹತ್ತಿದ್ದವು 
(4೬05. ೬೦) : ಈ ರಜಾಕಾರರಂತಹ ಮಕ್ಕಳ ಕಾಟಕ್ಕೆ ಅದಾವ ಗಿಡ 
ಬದುಕಲು ಸಾಧ್ಯ ? (ಹುತ್ಮುಶು. ೭೨). [+ ಹಿಂ. ರಜಾಕಾರ್‌] 
ರಜಾಮಂದಿ, ರಜಾವಂದಿ (ನಾ). ಸಮ್ಮತಿ; ಒಪ್ಪಿಗೆ : ಸುಮಾರಾಗಿ 
ಊಟ ಅಥವಾ ತಿಂಡಿಯ ಹೊತ್ತಿಗೆ ಜಗಳ ಬರುವದು ವಾಡಿಕೆ. ಊಟ 
ಅಥವಾ ತಿಂಡಿ ತಯಾರಾಗಿ ಬಾಯಿಗೆ ಸಿದ್ಧವಾಯಿತೊ, ಕೂಡಲ್ಲೇ 
ರಜುಮಂದಿ ' (೪8ಗಾ- ೦). ರಜಾವಂದಿ : ರಾಜರು . . . ತಮ್ಮ ಹೆಸರು 
ಸಹಿ ಹಾಕಿ, ರಜಾವಂದಿಯಿಂದ ಕೊಡದೆ (ಕಾಕೇಂತ್ರ - ೦): 
(ಪಾರ: ಹಿಂ ರಜಾಮಂದೀ ; ಮರಾ. ರಜಾಮಂದೀ, ರಜಾವಂದಿ:, 
ರೆಜಾವಂತೀ] 
ರಜಾಯಿ (ನಾ). ೧. ತೆಳ್ಳಗಿರುವ ಹಾಸುಗೆ ; ಲೇಪು: 
ಪದಾರ್ಥವನ್ನಿಟ್ಟು ಅಡ್ಡ ಹೊಲಿಗೆ ಪಾಕಿ ಮಾಡಿದ ಹಾಸಿಗೆ, 
ರಜಾಯಿ (0/14- ಇಂಕು) ; ಶಿವಮೊಗ್ಗೆಯಲ್ಲಿ ಚಳಿ ಹೆಚ್ಚಿಂದು. . . 
ರಗ್ನುಗಳನ್ನೂ. ರಜಾಯಿಗಳನ್ನೂ- ರುಮಾಲುಗಳನ್ನೂ ಕಡ ತಂದವರೆಷ್ಟೊ 
(ಯಾತ್ರೆ. ೬೦): ೨. ಅರಳೆ ತುಂಬಿ ಮಾಡಿದ ತೆಳುವಾದ ಹೊದಿಕೆ: 
ಹುಡುಗಿಗೆ ರಜಾಯಿಯೊಂದನ್ನು ಹೊದಿಸಿದಳು (34ಕ್ಕೆ. ೨೦)- 
(4-ಪಾರೆ. ಹಿಂ. ರಜುಈ ; ಮರಾ. ರಜಾಈ, ರಜತ] 
ರಜಾವಂದಿ ' ರಜಾಮಂದಿ ' ನೋ. 
ರಚೆ'ರಜಾ' ನೋ. 
ರಜೋಗುಣ (ನಾ)- ರಾಜಸ, ತಾಮಸ ಮತ್ತು ಸಾತ್ತ್ವಿಕಗಳೆಂಬ 
ಮೂರುಗುಣಗಳಲ್ಲಿ ಒಂದು ; ಕಾಮಕ್ರೋಧಗಳಿಂದ ಕೂಡಿರುವ 
ಸ್ವಭಾವ ; ರಾಜಸಗುಣ : ಘನರಜೋಗುಣದಲ್ಲಿ ಚತುರಾನೆನ 
ತಮೋಗುಣದಲ್ಲಿ ಶಂಕರನೆನಿಸಿ (ಅವಾಸ: ೪-4) ; ರಜೋಗುಣಭರಿತಂ... 
ಲಂಕಾನಾಥಂ (ತೊರರಾ- ೬-೭-೦)- [ಸಂ.) 
ರಜೋಗ್ರಹ (ನಾ). ಬುಧ, ಶುಕ್ರ ವಬಂತಾದ ರಾಜಸಗುಣವುಳ್ಳ 
ಗ್ರಹ »  ಶಶಾಂಕಜನುಂ ಭಾರ್ಗವನುಂ ' ರಜೋಗ್ರಹಂ 
ಮಾಹೇಯನುಂ ತಪೋಗ್ರಹವೆ:ನಿಪ೦್‌ (ಕಾತತಿ, ೪-೦). [ಸಂ.] 
ರಜೋದರ್ಶನ (ನಾ). (ಮೊದಲನೆಯ ಬಾರಿಗೆ) ಮುಟ್ಟಾಗುವಿಕೆ ; 
ರಜಸ್ವಲೆಯಾಗುವಿಕೆ. [ಸಂ.] 
ರಜೋವಿಕೃತಿ (ನಾ). ೧: ಧೂಳು ತುಂಬಿರುವುದು. ೨. ಹೂವಿನ 
ಧೂಳು ಏಳುವುದು ; ಪರಾಗ ಉಂಟಾಗುವುದು. ೩. ರಜೋಗುಣ 


ದಿಂದ ಉಂಟಾಗುವ ಮನೋವಿಕಾರ. ೨. ೩: ರಜೋವಿಕೃತಿ 


೭೫೫೭ 


0 


೩5 


ರಟ್ಟ 


ಜಾತಿಸಂಕರೆಂ - ಬನದೊಳಲ್ಲದೆ ಜನದೊಳ್‌ (ಕಿತ್ಮಠ. 3-36): 
೪. ಮುಟ್ಟಾ ಗುವುದು. ೧» ೪ : ಉಪೆರಾಂತರೆಜೋವಿಕೃತಿಯಿನುಪಾತ್ತ, 
ಕಂಳಿಮಸಯೋಧರಾಸ್ಯತೆಯಿಂ ಮತ್ತುಪಚಿತ ಜಡವೃತ್ತಿಯಿನೆಯ್ದೆ ಪೋಲ್ತು 
ay: [Xo] 


೬೬ ಇಲ್ಲ 


ದಭ್ರಾಗಮಂ ಸಗರ್ಭಾಂಗನೆಯಂ (ಕಂವ್ರಫ- 
ರಜ್ಜು (ನಾ). ೧. ಹಗ್ಗ ; ಪಾಶ : *ಶುಲ್ಪಾ, ರಜ್ನುಃ: ವಟುರಃ, ಮಃ, 
ತಂತ್ರೀಗುಣಃ - ಈ ೫ ನೇಣ್‌' (80ಯು. ೪6-0): ಅತಿಚಪಳೆ 
ಮೆನಿಖ್ಬಂದ್ರಿಯತತಿಯಂ ತೆಗೆದೊಳಗೆ ಪಿಡಿದು ಕಟ್ಟಿದ ರಜ್ಜುಪ್ರತತಿ 
ಯಿದೆಂಬಿನೆಗಂ ಯತಿಪತಿಗೆಸೆದುವು ಕೊರಳೊಳಮರ್ದ ಸೆರೆಗಳ ತುಜುಗಲ್‌ 
(ಕಾರಂಪೂ- ೨೩೯) : ಅಗ್ನಿ ರಜ್ನುವಿನಿಂದ ಕಟ್ಟುವಡೆವುದೆ (ತಸಂ. ೪೭6-೦6೩); 
ಪ್ರಭುಗಳು . . . ಕುದುರೆಗಳ ಕಡಿವುಣದ ರಜ್ಹುಗಳನ್ನು ಕೈಗೆ ತೆಗೆದು 
ಕೊಂಡರು (ಉಣ: ಟಂ): ೨. ಜಡೆ ; ಹೆರಳು. ೩. ಬೆನ್ನುಮೂಳೆ 
ಯಿಂದ ಹೊರಡುವ ಸ್ನಾಯು. ೪. [ಜೈನ] ಲೋಕಾಕಾರ ವರ್ಣನೆ 
ಯಲ್ಲಿ ಬತುವ ಉದ್ಧಳತೆಯ ಒಂದು ಪ್ರಮಾಣ ; ಎಂಟುಹಸ್ತ 
ಗಳಷ್ಟು ಪ್ರಮಾಣ : ಏಕರಜ್ಮುಪುಮಾಣಂ ತಿರ್ಯಗ್ಲೋಕಂ (600. 
9-೪೪) ; ರಜ್ನುಗಳೇಳು ಕೆಳಗೆ . ನಿರ್ಜರನಿಳಯದಗ್ರದೊಳೊಂದು 
ಪದಿನಾಲ್ಕು ರಜ್ಜುದ್ದ ಲೋಕಮೊಪ್ಪೆವೆದು (6ನಂತ- 0-30) ; ತ್ರಿಲೋಕವು 
ಆದಿಯಿಂದ ತುದಿಯವರೆಗೆ ದಕ್ಷಿಣೋತ್ತರ ೧೪ ರಜ್ಜುಉದ್ದವಾಗಿದೆ (ಕೈಕರ: 
೩): ೫. ರೇಖಾಗಣಿತ: ರಜ್ಜು ರೇಖಾ 
ಗಣಿತಕ್ಕೆ ಪಚನ ನಾಮಧೇಯ (685-303): ೬. [ಜ್ಯೋತಿ] ಆಶ್ರಯ 
ಯೋಗಗಳಲ್ಲಿ ಒಂದು ; ಏಳೆಗ್ರಹೆಗಳೂ ಚರರಾಶಿಗಳಲ್ಲಿರುವುದು : 
ೊಳೇಟಂಗ್ರಹಮಿರೆ ಯೋಗಂ ರಜ್ಜುವನಿಸುಗುಂ (೫38: 4-0); 
(ಮೇಷ ಕರ್ಕಟಕ ತುಲಾ ಮಕರ)ಗಳಲ್ಲಿ ಏಳುಗ್ರಹಗಳೂ 
ನಿಯೋಗ" 


ಹಗ್ಗ) ಎಂಬುದು 


““ಚರರಾಶಿ 


(3084~ 0a-0 ಬೀಕೆ)- 

(ಯ ಎ ಲೌಕಿಕನ್ಯಾಯಗಳಲ್ಲಿ ಒಂದು ; ಹಗ್ಗವನ್ನು 
ವುದು : ಆ ಮನವೆಂಬ ಕರಣದಲಿ ರಜ್ಜುಸರ್ಪ 
ಸ್ಮಾಣುಚೋರನ್ಯಾಯದಂತೆ ತಾನು ಪರವಸ್ಟು ಸ್ವರೂಪನು 
[xo] 


ನ್ಯಾಯ 
[OO 
ರಟನ (ನಾ). ಕೂಗುವಿಕೆ : ಅಬ್ಬರ ; 


ನಿಬಿಡತರ, ಪಟುರಟನದೊಡನೆ. 

ಘುಡಿಘುಡಿಪ ಸುಭಟಪಟಲಕಳಕಳಂ . . . ಆಳುರ್ಕೆಗೊಳೆ 
೬-೦೦ ಖಿ. [te] 

ರಟಿಸು (ಕ್ರಿ): ಕೂಗಿ ಹೇಳು ; ಉದ್ಭೋಪಿಸು : ಕನ್ನಡ ಹುರುಮುಂಜಿ 
ಸೊರಟ ಗುಜ್ಜರಾದಿ ನಾಡಿನೊಳು ರಟಿಸುತನಂತವೀರ್ಯಸ್ವಾಮಿಯುರು 
ಗಂಧಕುಟಿ ಬಂದುದು (665. ೫-1): [ರಟನ * - ಇಸ್ಕು) 

ರಟ್ಟ. ಅಟ್ಟಿ (ನಂ). ೧- ಹಿಂದೆ ಕರ್ನಾಟಕದಲ್ಲಿ ಸಾಮಂತರಾಗಿದ್ದ 
ಒಂದು ಅರಸುಮನೆತನದ ಹೆಸರು : ಧರಣಿಗೆ ನೆಗಟ್ಜರ್‌ ರಟ್ಟರಾಜ್ಯ 
ದೊಳ್‌ ಪೆಂಪನುಂ ಪೊನ್ನಿಗನುಂ (ಕಪು. 03-90) ; ರಣಿರಂಗ 
ಭೀಷಣಂ ರಟ್ಟಿವಂರೋದೃವಂ ಸೆನ್ಡೂರ ಲಾ[ಂ]ಚನಂ ಬಿರುದರ ಸಿಂಗಂ 

ನೆಲೆಯ 


ಸೆನ್ನೂ 
ನ್ನೈಫೇಅಕಿಯಮ್ಮಂ (428: ಸ1-1, ೬೪-೯; 2041). 


[TN 


ಮುನ್ನೆ 
A 


೬ 


೬ ಶ್ರೀಮೆನ್ಮಹಾಸಾ: 


೨. ಒಬ್ಬಾತನ ಹೆಸರು ; ಪೊಸವೂರ ಚೇದಮ್ಮನುಂ ಕನ್ನರನುಂ 
ಕಳ್ಳವುಣ:ಸೆಯ ರಟ್ಟನು (ಎಳ- ೫), ಶತ್ರದು- ೭೪-೨6 ; ೪66). ಅಟ್ಟ; 


೧. ಅ[ಟ್ಟಿ]ರ ಪಟ್ಟಜಿನಾಲಯಕಿಟ್ಟ ಸ್ಪಿಳವಾದಯ್ತ ತ್ತೊಕ್ಕಲನುಮತದಿಂದಂ 
ಕೊಟ್ಟಿರ್‌ ಜಿನೇಂದ್ರ ಪೂಜೆಗೆ (934: ಸಸ. ೦8-3; 980) ; ಅವಿಹಿತವೇಗಂ 
ಕೇತು ಸಂದೆಯದೆ ದಂದುಗಮಂ ಕಿಡಸಿತ್ತು 
ಮುಂದಣೋಡುವ ರಿಪುದಂತಿಗಂ ಪೆಆಗಣಟ್ಟುವ ಜಟ್ಟರ ಮೇರುದಂತಿಗಂ 
(ಇವ್ಶಾವ- ಟಂ). ೩. ' ಜಿಟ್ಟಿಮತ ' ಎಂಬ ಕಾವ್ಯವನ್ನು ಬರೆದ ಒಬ್ಬ 


ಬರಕ್ಕೆ ಬಳು 
೬. ಅಂಬರಕ್ಕೆ ನಿಳ್ಳು: 


ಕನ್ನಡಕವಿಯ ಹೆಸರು : ಗುರುವೀರೇಟುಂ ವ: ಎರೆ ಪ್ರಾಜಾಪತ್ಯಂ 


ಬರ್ಪ್ಪ ವಳಯನ್ನಪ್ಪದೆ ಚಾರಿ; 
(at 1, 04೩-6೩ ; 952). 
ನಾಶಮಾಡಿದದನು ; ಒಂದು 
ಮುಂ ಬಿಟ್ಟು ತಜಸಿದೊಟ್ಟೆ ರಟ್ಟಫರಬ್ಬಂ ಚಾಳುಕ್ಕರಾಜ್ಯಪಟ್ಟದೆನಾ 
(36. ೪, 08-03 ; 1019). ರಟ್ಟಿಮಾರ್ತಂಡ -- ರಟ್ಟ ರಲ್ಲಿ ಸೂ: 
ನಂತಿರುವವನು ; ಒಂದು ಬಿರುದು : 
ಶ್ರೀಮನ್ಮಹುಸಾಮನ್ನನೆಅಕಿಯಮ್ಮಂ 


ಐಟ್ಮ ಸ್ಲಿವೆಡಂಗ ಜಾ 


fava. xi tee: 1040), 
ಬುವನಾದ ರಟ್ಟ ; ರಟ್ಟಕವಿಯ ಒಂದು ಬಿರುದು: 
ಮನಸಿ-ಸನ್ನಿಭನೆನಿಸಿದೆ. ವಿನಯಗುಣೋತ್ತುಂಗನೆಸೆವ ಅಟ್ಟವೆಡಂಗಂ | 
(ಅಲನ. ೧-೨೩). ಐ ಈ ಶಬ್ದದಲ್ಲಿರುವ 'ಜ' ಕಾರದ ಅಸ್ತಿತ್ವ 
ವಿಚಾರಣೀಯವಾದುದರಿಂದ ಕಾವ್ಯಪ್ರಯೋಗಗಳನ್ನು ದೊರಕಿದ 
ರೂಪದಲ್ಲಿಯೇ ಕೊಡಲಾಗಿದೆ * [ನ ಸಂ. ರಾಷ್ಟ್ರಕೂಟ] 
ರಟ್ಟಕುಳ, ಅಟ್ಟಕುಲ, ಅಟ್ಟಕುಳ (ನಾ). ಒಂದು ವಂಶದ ಹೆಸರು; 
ರಾಷ್ಟ್ರಕೂಟವಂಶ 2. ರಟ್ಟಕುಳುನ್ಹಯನೃಪರುಂ ಪಟ್ಟದ ತವರ್ಮ್ಮನೆ. 
ಗಳೆನಿಪ ಗಾವುಂಡುಗಳುಂ ಬಿಟ್ಟರ್ಜ್ಜನೆ:ಂದ್ರಪೂಜೆಗೆ (23. x೫, ೦೪-೧; 
90)- ಜಟ್ಟಕುಲ : ಅಟ್ಟಕುಲುಗ್ರಣಿ ಧರಣೀಪಟ್ಟಂ ನಿಜನೊಸಲೊಳೆಸೆಯೆ 
(ಕರಣ: ೨3-೨೩ : 120). ಆಟ್ಟಕುಳ : ಅಟ್ಟಕುಳಭೂಷಣಂ ಸಿಂಧೂರ 
ಲಾಂಛನಂ (ಕೊಣ್ಣಶಾ. 34-00; ). [ರಟ್ಟ 4 ಕುಳ್ಳ (= ಕುಲ)] 
ರಟ್ಟಗಡ (ನಾ)- ಒಂದು ಊರಿನ ಹೆಸರು : ಪಣರವಾಡಿಯ ರಟ್ಟಗಡ 
ಸಣ್ಣಪಯ್ಯನ ವೇಗ ಅಸಗಯ್ಯ (ಎಳ, ೪, ಶನ್ಮರಾ- ೨೬೭-೦೨; 971)- 
[ರಟ್ಟ 4 ಗಡ್ಡ] 
ರಟ್ಟಪಲ್ಕ(ನಾ). ಒಂದು ಊರಿನ ಹೆಸರು ; p 'ಈಗಿನ ಧಾರವಾಡ 
ಜಿಲ್ಲೆಯ ಹಿರೇಕೆರೂರು ತಾಲ್ಲೂಕಿನ ರೆಟ್ಟಿಹಳ್ಳಿ : ಬನವಾಸಿನಾಡಂ 
ಛಲದಜ್ಯರಾಮನ್‌ ಸಾನ್ತರನಾಳೆ ರಟ್ಟಪಳ್ಳಿಯ ಪೊಲಗನು x x ೫ 
(ಎಳೆ. ೪1, ಹೊನ್ನಾಳಿ. ೨೬-4; 924). [ರಟ್ಟ 4 ಪಳ್ಳಿ] 
ರಟ್ಟಪಾಡಿ " ರಟ್ಟಿವಾಡಿ ' ನೋ. y 
ರಟ್ಟವಾಡಿ, ರಟ್ಟಪಾಡಿ (ನಾ) ರಾಷ್ಟ್ರಕೂಟರು ಆಳುತ್ತಿದ್ದ ಪ್ರದೇಶ 
ರಾಷ್ಟ್ರಕೂಟರ ನಾಡು: ಪನ್ನಿರುವರುಂ ರಟ್ಟವಾಡಿ ಮೇಗೆ ದ: 
ವೋದಲ್ಲಿ (೪. 1; ಮತಗ: 3-3 ; ಸು. 700). ರಟ್ಟಪಾಡಿ k 
ಫೊಗಟ್ಕೊಡುಪಿಡಿಯ ರಟ್ಟಿಪಾಡಿಯೇಜ[ಅ] ಲಕ್ಕಮಂಂ (41. vu (4). 


೭೫೫೮ 


ಖುಂಠ್ಕ, 88-83 ; 2021) ; ಅವರು ಆಳಿದ ನಾಡಿಗೆ ರಟ್ಟಪಾಡಿಯೆಂದು 
ಹೆಸರು (ಕಾಇಕ್ರ್ರ- 3೯). [ರಟ್ಟ 4. ಪಾಡ್ಯಿ] 

ರಟ್ಟಿಕ್ಕು (ಕ್ರಿ). ಕೂಗು ; ಕಿರುತು: ಕೊಡುಕೊಡೀಕ್ಷಣ ಸಲ್ಲದೊಡೆ 
ನಾ ನುಡಿದ ಶಪಥವನಾಂತೊಡದ್ಲದೆ ಬಿಡೆನೆನುತ್ತೋರೆಂತೆ ಶಿವಧೋಯೆನುತ 
ರಟ್ಟಿಕ್ಕೆ (ಕ್ಯ. ೨೭-೬೪) - [< ರಟನ 4 ಇಕ್ಕು] 


ರಟ್ಟು (ನಾ). ೧. ಎರಡೆಳೆಗಳನ್ನು ಜೊತೆಯಾಗಿ ಹಾಕಿಕೊಂಡು ಈ 


ನೆಯ್ದ ದಪ್ಪಬಟ್ಟೆ ; ಒರಟುಬಟ್ಟಿ : (4). ೨. ಪುಸ್ತಕಕ್ಕೆ ಹಾಕುವ 


ದಪ್ಪಬಟ್ಟೆ ಅಥವಾ ದಪ್ಪಕಾಗದದ ಮೇಲುಹೊದಿಕೆ ; ಬೈಂಡು ; 
ಕಡತವನ್ನು ಮಡಿಸಿ ಎರಡುಕಡೆಗಳಿಗೂ  ರಟ್ಟನ್ನು ಹಾಕಿ 


ಕಟ್ಟುತ್ತಿದ್ದರು (ಕನ್ನತೂ, ಇ). ೩. ಪುಸ್ತಕವು ಕೊಳೆಯಾಗದಂತಿರಲು! 
ಮೇಲೆ ಹಾಕುವ ಕಾಗದದ ಹೊದಿಕೆ : ಪುಸ್ತಕಕ್ಕೆ ದಪ್ಪಕಾಗದದಿಂದ 
ರಟ್ಟು ಹಾಕಿದರೆ ಚೆನ್ನಗಿ ಬಾಳಿಕೆ ಬರುತ್ತದೆ (ಊಂ). 

[ದೇ.8 ತೆಲು. ರೆಟ್ನಿ, ರೆಟ್ಟು] 


ರಣಕಂಬ 


3-0೩೩). | [ರಟ್ಟು (ನಾ). ಯಾವುದಾದರೂ ವಿಷಯವನ್ನು ಬಹಿರಂಗ ಪಡಿಸುವಿಕ್ಕೆ 


- ಹೊರಗೆಡಹುವಿಕೆ,-ಪ್ರಕಟಿಸುವಿಕೆ : ಮರುಳಿ ರಟ್ಟುದ ಹಾದರಗಿತ್ತಿ 
೬ ೬ ೬ ರೋಗಿಯೆಂಬರ ಕೂಡೆ ರತಿಗೆಯ್ಯದದನೆ ಚದುರು (ನವ. 03-01); 
ರಟ್ಟುಮಾಡುವದಾಯತವಲ್ಲ ಹೆಣ್ಣೊಡಂಬಟ್ಟುದೆ ' ಸ್ಮರಕುಮಾರನಿಗೆ 
(ನೋತ. ೩೭-೩೩) ; ಸಾಕುಮಾಡಿರವ್ವ , , , ಭ್ರಷ್ಟಮಾತುಗಳನೆಷ್ಟೋ 
ಕಲ್ಪಿಸಿ ಪಟ್ಟುಪಟ್ಟಿಗೆ ರಟ್ಟುಮಾಡುವುದ (ಫ್ರಕರ: ರಾ: ೪-೬೬-0) ; 
ಸಂಸಾರ ಗುಟ್ಟು: ರೋಗ ರಟ್ಟು (ಗಾರ). [ದೇ.8 ತೆಲು. ರಟ್ಟು] 
|ರಟ್ಟುಕಟ್ಟು, (ಕ್ರಿ). ಪುಸ್ತಕ ಮೊದಲಾದುವುಗಳಿಗೆ ಹೊದಿಕೆಯನ್ನು 
ಹಾಕು ; ರಟ್ಟುಹಾಕು : ನನ್ನಲ್ಲಿ ಗ್ರಂಥದ ರಟ್ಟುಕಟ್ಟಿದ ಪ್ರತಿಗಳಲ್ಲ, 
ನಿಮಗೆ ಬೇಕಾದರೆ ಬಿಡಿಪುಸ್ತಕವನ್ನು ಕೊಡುತ್ತೇನೆ! ನೈಸಂ- ೪1, 90ಕ)- 
| [ ರಟ್ಟು -- ಕಟ್ಟು) 
ರಟ್ಟುಕಟ್ಟು (ನಾ): ಪುಸ್ತಕಗಳ ಹೊೊದಿಕೆ.-ಕವಚ ; ಹೊಸ ಗ್ರಂಥಗಳು 
ಭಂಡಾರವನ್ನು ಸೇರಿದೊಡನೆಯೆ ಅವುಗಳ ರಟ್ಟುಕಟ್ಟು ಅಚ್ಚು... 
ಸರಿಯಾಗಿವೆಯೇ ಎಂದು ಪರೀಕ್ಷಿಸಬೇಕು (ಗ್ರಂಥ: ೦೪). 
[ರಟ್ಟು 4 ಕಟ್ಟು) 


ಕಟ್ಟೆ "ಜಟ್ಟೆ' ನೋ. 


ರಾಜರಿಗೆ (%ರಕಾ ೯-೪೬)- [ರಟ್ಟೆ (ಇಲೆ) 4 ಕೆಡಹು (<ಕೆಡಪು] 

ರಟ್ಟೆಪಲ್ಲವಿ (ನಾ). [ಸಂಗೀತ] ಜೊತೆಪಲ್ಲವಿ; ಜೋಡಿಪಲ್ಲದಿ ; 
ರಟ್ಟೆಸಲ್ಲವಿ ಎಂಬುದು ನಿಜವಾಗಿ ಎರಡು ಬೇರೆ ಬೇರೆ ಪಲ್ಲವಿಗಳು. ಆದರೆ 
ಎರಡನ್ನೂ ಮಾಧುರ್ಯದಿಂದ ಒಂದುಗೂಡಿಸಿ ಒಂದೇ ಪಲ್ಲವಿಯೆನ್ನುಃ ವಂತೆ 
ಹೆಣೆದುದು (ಸಂಗೀತ: ೩೯). [ರಟ್ಟೈ (ಐ.-ತಮಿ.ಇರಟ್ಟೈ ಎ ಜೊತೆ; 
ತೆಲು. ರೆಟ್ಟಿಎಜೊತೆ) _ ಪಲ್ಲವಿ] 

ರಡ್ಡಿ ' ರೆಡ್ಡಿ ' ನೋ. 

ರಣ್ಮ `ಬ್ರಣ ನೋ. 

ರಣ್ಯ (ನಾ). ೧. ಕಾಳಗ; ಯುದ್ಧ ; “ಸಂಗ್ರುವ। . . - ರಣಂ, . , 
ವಿಗ್ರಹಃ _ ಈ ೩೫ ಕಾಳೆಗಂ” (ರಾಡು. ೬೫-400); ವಿಶ್ವರೊಪಮನಾಂ 
ತೋಜ್‌ದೆನಿಂ ಕಡಂಗಿ ರಣದೊಳ್‌ ನೀಂ ತೋಜು ನಿನ್ನಾರ್ಪುಮಂ 
(ಕಲ. ೯-66); ರಣದೊಳ್‌ ಮಾಜಾಂತ ಚೂಡಾಮಣಿಗೆ ಮಣಿಯ 
ದುದ್ವೆ ತ್ತನಂ ಗೆಲ್ಲ ವಿದ್ಯಾಮಣಿ (62: ೦೨-೦೫). ೨. ಯುದ್ಧರಂಗ್ಯ 


ಸ ಅತ್ತೆ! 


ಸಮೆರಭೂಮಿ ; ಕಳ ; ರಣಮಂ ಪೂಜಿಸವೇಟ್ಲು - (ಅ5ತ. 0, ಲ); 
ಉರೆ ಮಹಾರಥಸವಃರಥಾದಿಗಳ:ರಳಿ ರಣದೊಳಗೆ (14. ೧-೫); 


ನಾನಾತುಮೂಲಭಾವಘರ್ಷಣೆಗೆ ರಣನಾದ ರಾವಣಂ (3s uno). 
೩. ಸಂತೋಷ ; ಆನಂದ. ೪. ಶಬ್ದ; ಧ್ವನಿ, ೫. ಉಗ್ರ 
ವಾದುದು: `ರಣಗುಟ್ಟು', “ರಣಬಿಸಿಲು' ಪರಾ. ೬. ದೊಡ್ಡ ದು; 
ಗಾತ್ರವಾದುದು : * ರಣಪರ್ದು ` ಪರಾ. ೭. ದೆವ್ವ; ಭೂತ : 
ಅಂದಿನ ಮಲೆನಾಡಿನಲ್ಲಿ ಭೂತ. ಪ್ರೇತ. ಪಿಶಾಚಿ, ಪಂಜರವಳ್ಳಿ. 
ರಣ, ಮಾರಿ . . . ಕಲ್ಲುಕುಟಿಗ ಮುಂತಾದ ಹಲವು ಹೆಸರಿನ ಹಲವು 
ಜಾತಿಯ ದೆವ್ವಗಳಿದ್ದೆವು (ಕಕತ. 3). "ರಣಹೊದೆ' ಪರಾ. [ಸಂ.] 

ರಣ್ಯ (ನಾ): ಹಡಗಿನ ಒಂದು ಭಾಗ: ಅಂತು ಸಮುದ್ರಂ ಬಹಿತ್ರಂ 
ಬೆದಜುವಂದು ಶಿಟ್ಟನೆ ತಿಣಾದು ಕಲ್ಲೆಯುಂ ಕವಿಯುದರಾಗೆ ನಿರ್ಜೀವನು 
ಮೆರ್ದು ಪೋಗೆ ಕೂವಕಂಭಂ *ಮುಜ್‌ಯೆ 'ಬಂಧಂ ಬಿರಿಯೆ ರಣಂ 
ಮುಜ್‌ಯೆ ಕೀಲ್‌ ಕಟಲೆ (0೦೫ರ. ೪-೦೪ ವ). £7] 

ರಣಕಂಬ (ನಾ). (ಜಾತ್ರೆ ಮೊದಲಾದ ಸಂದರ್ಭಗಳಲ್ಲಿ) ಕುರಿ, ಕೋಣ 
ಇತ್ಯಾದಿಗಳನ್ನು ಬಲಿಕೊಡುವ ಸ್ಥಳದಲ್ಲಿ ನಿಲ್ಲಿಸುವ ಕಂಬ; 


ರಣಕಣ 


ವಧಸ್ತಂಭ : ಕೋಣವನ್ನು . . - ಸಂಭ್ರಮದಲ್ಲಿ ಕರೆತಂದು- ಗುಡಿಯ 
ಮುಂದೆ ಇದ್ದ ರಣಕಂಬಕ್ಕೆ ಅದನ್ನು ಕಟ್ಟಿದ್ದ (ಊರು: ೩)- 
[ರೆಣ್ಮ 4- ಕಂಬ್ಗ (< ಕಂಭ) ) 

ರಣಕಣ [ಣಕಳ' ನೋ. 

ರಣಕಬಳೆ (ನಾ): ಯುದ್ಧಸಮಯದಲ್ಲಿ ಅಗತ್ಯವಾಗುವ ಆಹಾರ: 
ರಣಕಬಳೆ ರಕ್ಕೆ ಮರ್ಮುಗಳ್ಳುದಿದ ಭರಣಿಗಳೆ (ರಾಜಕೇ- ೬-೦೦ ವ). [Xo] 

ರಣಕರ್ಕಶ (ನಾ). ಯುದ್ಧದಲ್ಲಿ ಗೆಲ್ಲಲು ಕಠಿಣನಾದವನು : ರಣಕರ್ಕಶ 
ನಸುರಕುಲಾಗ್ರಣಿ ವಿರಥಂ ಮಾಡಿ ವೀರನಂ . - - ಪಿಡಿದಂ (ತಂ: 
0೩-0೪೬), [೫0.] 

ರಣಕಲಿ (ನಾ). ಕಾಳಗದಲ್ಲಿ ಶೌರ್ಯದಿಂದ ಹೋರಾಡುವವನು ; 
ಯುದ್ಧವೀರ : ಮಡಿದುದೌ ನಿನ್ನ ರಣಕಲಿಕುಮಾರನ ಕೈಲಿ ಕದನ 
ಮುಖದಲಿ ಫಲ್ಲುಣನ ಸೇನೆಯಲಿ ಜನಂ ವಿಪುಲಸಂಖ್ಯೆಯಲಿ (ಅತ್ತಾಗ: 
6,-೨೨೮೬) - [ಸಂ.] 

ರಣಕಹಳೆ ' ರಣಗಹಳೆ ' ನೋ. 

ರಣಕಳೆ, ರಣಕಣ (ನಾ). ರಣರಂಗ ; ಯುದ್ಧಭೂಮಿ: ಮಾಯೆಯಿಂದ 

೬.೬.೬ ಭೀಷ್ಮರು ರಣಕಳದಲ್ಲಿ ಎಲ್ಲಿ ನೋಡಿದರೂ ಕಾಣಲ್ಪಟ್ಟರು (ವ್ಯಾಸ 

೩೩%). ರಣಕಣ: ಊರೂರೆ ರಣಕಣವು ತಾಂಡವವು ಗೊಂದಣವು 

(ಸೂರ್ಯಶಾ. ೬೬-೯): [ರಣ್ಣ + ಕಳ್ಳ) 

ರಣಕಾಳಿ (ನಾ) ಯುದ್ಧದೇಪತೆ ; ರಣಚಂಡಿ ; ದುರ್ಗೆ: ರಣಕಾಳಿ 
ರುಂಡಮುಂಡಗಳ ಚಿಂಡಾಟವಾಡದಳೆಲ್ಲಿ (ತತ್ರೂಂಗ- 43-338); ಕರೆಯುತ್ತಿ 
ಹಳದೊ ರಣಕಾಳಿ (ಕೋಗಲಿ- ೩4-4). [ಸಂ, ರಣಕಾಲೀ] 

ರಣಕೋಲಾಹಲ (ನಾ). ಯುದ್ಧರಂಗದಲ್ಲಿ. ಗದ್ದಲವನ್ನು ಉಂಟು 
'ಮಾಡುವಂಥದು : ' ರಣಕೋಲಾಹಲನಂ” " ಕರಾಳರದನಂ ನೀಲಾಚಲ 


ಸ್ಪರ್ಧಿಯಂ . . - ದ್ವಿಪೇಂದ್ರಮಂ ತನ್ನಿ (ವೃತಂ. ೪0-೪೨): [ಸಂ,] 
ರಣಖೇಡ (ನಾ). ಯುದ್ಧಕ್ಕೆ ಹೆದರುವವನು ; ರಣಹೇಡಿ: ಓಡ 


ನಾಜಿಸುವವರು ನಿಲಿ ರಣಖೇಡರೀಗಳಿ ಮರಳಿ (ಕುವ್ಮಾಳ: $-೩0)- 
[ರಣ್ಯ 4 ಖೇಡ] 
ರಣಗಬ್ಬಿ (ನಾ). ಕಾಳಗ ಮಾಡಬೇಕೆಂಬ ಸೊಕ್ಕುಳ್ಳವನು : ಬೊಬ್ಬಿಆದ 
ರಣಭೂತಗಳ ಕಂಡುಬ್ಬಿ ಬಹಳಾನಂದದಲಿ ರಣಗಬ್ಬಿ ಮೆಲ?ದ. ನೃಸಿಂಹ 
ನಾಹವರಂಗಮಧ್ಯದಲಿ (ಕ್ರಕ್ಞಾ ಕ: 08-33), [ರಣ್ಯ + ಗಬ್ಬ] 
ರಣಗಲಿ (ನಾ). ಎರಣಕಲಿ 2 ರಣಗಲಿಯೆ ಚಿತ್ತೈೈಸು (ಕರಣ. ೬-೧೯-೩)- 
[೬ ರಣಕಲಿ] 
ರಣಗಹಳೆ, ರಣಕಹಳೆ, ರಣಗಾಳಿ (ನಾ)- ೧. (ಆಲಂ) ದೊಡ್ಡದ್ವನಿ; 
ಅಬ್ಬರ ; ಆರ್ಭಟ : ಐತಾಳರ ಗಂಟಲ ರಣಗಹಳೆ ಕೇಳಿ ದಬಕ್ಕನೆ 
ಎಚ್ಚರವಾಯಿತು (ಮು, ೬): ರಣಕಹಳೆ; ೨. ಯುದ್ಧ 
ಪ್ರಾರಂಭದಲ್ಲಿ ಊದುವ ಕಹಳೆ : ಸೌಮಿತ್ರಿ ರವಿಯುದಯದೃಶ್ಯಮಂ 
ನಟ್ಟಿಸುತ್ತಿರೆ. ಕೇಳ್ಳುದೊಂದದ್ಳುತಂ ರಣಕಹಳೆ (ಶ್ರೀರಾಮಾ. ೩೦೨-9೦): 
ಶಣಗಾಳೆ ; ೨. ರಣದಲ್ಲಿ ಲ್ಲಿ ಬೀಸುವುದು 
ಕಿವಿಯಲ್ಲಿ ಕೂಗುವುದು ರಣಗಾಳಿ (ಕೃತ್ಮಾಕು- ೩-೦೦). 
ರಣಗಳ್ಳ (ನಾ): ಕಾಳಗದಿಂದ ಓಡಿಹೋಗುವವನ: 
ರಕ್ಕಸನಿವನನೀ ಹೆಂಗಳ್ಳ ನನು ಸಂತಾಪಿಸುವ ರಣಗಳ್ಳು 
ದ್ರೋಹಿರಕ್ಕಸನ . . - ಹೊಳ್ಳುವಾಅಸಲೂದುದೆನ 
[ರಣ್ಯ 4 ಕಳ್ಳ] 
ರಣಗಟ್ಟಲೆ (ನಾ). ಯುದ್ಧರಂಗದಲ್ಲಿ ಧೂಳು, ಬಾಣಸಮುದಾಯ., 
ಧ್ವಜ ಮೊದಲಾದುವುಗಳಿಂದ ಉಂಟಾಗುವ ಕತ್ತಲೆ : ರಣಗಲ್ತಲೆ. 


1. 


ರಣದಲ್ಲಿ 


[ರಣ್ಯ - ಕಹಳೆ] 


ಎ ಗತಿಗೇಡುಗನನೀ 


(Sad. ೩-೭-೩೬). 


೭೫ರ 


ರಣತೂರ್ಯ 


ಬಲ್ಲಿ ಕಡುಕೆಯ್ದು ಭಯಬಲದೊಳಿಂಬಿಕ್ಕುವುದುಂ (ಕಂಣನಾ: ೦೬೯): 
[ರಣ್ಮ + ಕಟ್ಟಲೆ ] 

ರಣಗಾಳೆ ` ರಣಗಹಳೆ " ನೋ- 
ರಣಗೀತೆ (ನಾ) 'ಯುದ್ಧವನ್ನು ಕುರಿತಂತೆ ರಚಿಸಿದ. ವೀರಾವೇಶ 
8| ವನ್ನುಂಟುಮಾಡುವ ಹಾಡು : ರಣಪ್ರಣಯದ ಉತ್ಸಾಹವನ್ನು 
ಸೂಚಿಸುವ ರಣಗೀತೆಯೊಡನೆ ಕುಣಿತ ಆರಂಭವಾಯಿತು (ಸತತಿ- ೩) ; 
ಒಂದು ರಾಷ್ಟ್ರವನ್ನು ಯುದ್ಧೋನ್ಮುಖವಾಗಿ ಮಾಡುವಾಗ ಹಾಡುವ 
ರಣಗೀತೆಗಳು. . -ಉತ್ಸಾಹವನ್ನು ತುಂಬಿರುವುದೂ ಉಂಟು (ಸೌ0ದತ.೬9)- 

[ಸಂ, ರಣಗೀತಾ] 

ರಣಗುಟ್ಟು (ಕ್ರಿ). ೧. ತೀಕ್ಷ್ಣವಾಗು ; ಉಗ್ರವಾಗು : ತಲೆಯ ಮೇಲೆ 
ಬಿಸಿಲಂತು ರಣಗುಚ್ಚುತ್ತಿರುತ್ತದೆ (ನಂಜಿ: ೫-೦೯೫): ೨. (ಆಲಂ) 
ಶೂನ್ಯವಾಗು ; ಭಣಗುಡು : ರಾಜಮಾರ್ಗ . . - ಜನರಹಿತವಾಗಿ 
ಸ್ಮಶಾನದಂತೆ ರಣಗುಟ್ಟುತ್ತಲಿವೆ (ಕ್ಮ: ೩) ; ತೆರವಾಗಿ ರಣಗುಟ್ಟುವ 
ಈ ಎನ್ನ ಹೃದಯಮಂದಿರವನ್ನು ಇನ್ಶ್ಕಾತರಿಂದ ತುಂಬಲಿ (ಕೃಕರಾ- PN 


ಸ 


1 


15 [ರಣ್ಮ 4 ಕುಟ್ಟು) 
ರಣಗುಡು (ಕ್ರಿ). ೧. ಎ ರಣಗುಟ್ಟು ೧: ಹೊರಗಡೆ ಮಧ್ಯಾಹ್ನದ 
ಉರಿಬಿಸಿಲು ರಣಗುಡುತ್ತಿತ್ತು (ಕನಕ: 0೩೦) ; ಬಿಸಿಲೇನೋ ಇನ್ನೂ 
ರಣಗುಡುತ್ತಲೆ ಇತ್ತು (ಶ್ರಂಸ: ೩). ೨. ಅಧಿಕವಾಗು: ತೀವ್ರವಾಗು : 
ರಣಗುಡುವ ಸಾಮೂದಿಕ ಆಳಲಿನೊಂದಿಗೆ ತಿಮ್ಮಯ್ಕನವರ ಅಂತ್ಯವಿಧಿ 
20 


ಕೊನೆಗೊಂಡಿತು (815, 30) ೩. ರಣಗುಟ್ಟು ೨ : ಹಸಿರುಹಣೆಯಂತೆ 
ಬಿಕೋ ಎನ್ನುವ ಅಂಗಳ ಏನನ್ನೊ ಕಳೆದುಕೊಂಡಂತೆ ರಣಗುಡುತ್ತದೆ 
(mes: 000). [ರಣ 3. ಕುಡ್ಕು (-ಕೊಡ್ಕು)] 
ರಣಗೇಡಿ (ನಾ). = ರಣಖೇಡ ; ಹರಿಬದಾಹವವೆಂಬರಾವೆಡೆ ಹರೆದರೇ 
ರಣಗೇಡಿಗಳು ನುಡಿಯುರಿಯ ಹೊಲುವುದು ಘಾಯವತಿಶೀತಳ ಮಹಾ 
ದೇವ (ಕುವ್ಕಾರೀ- ೮-೪3): [ ರಣ್ಕ 4 ಕೇಡಿ] 
ರಣಚಂಡಿ (ನಾ). - ರಣಕಾಳಿ ; ಆಕೆಯು . . . ಹಟಯೋಗಿನಿಯಾಗಿ, 
ರಣಚಂಡಿಯಾಗಿ, ಕಾಣಿಸುತ್ತಾಳೆ (ಕಾರದ, ೪63) ; ರಣಚಂಡಿ ಕತ್ತಿ ಕಡಿ 
ಯದು, ಯುದ್ಧ ಸುಡಲರಿದು ನಿನ್ನ ನೆನಪಿನ ಕವನ ಜೀವಂತದಾಖಲೆಯ 
(ನಂದಿ. 6೨-೬)- [ ಸಂ. ರಣಚಂಡೀ ] 
ರಣಚೌಪಟ (ನಾ): ಯುದ್ಧರಂಗದಲ್ಲಿ ಏಕಾಂಗಿಯಾಗಿ ಹೋರಾಡು 
ವವನು; ಚೌಪಟಮಲ್ಲ ; ' ಮಹಾವೀರ : ರಣಚೌಪಟ ಚತುರ್ಬಲ 
ದೊಳಗೆ ಹೊಕ್ಕನು(ಕುಠ್ಠಾರ್ರೋ. ೫-೬೦). [ರಣ್ಯ 4 ಚೌಪಟ (ಆಚೌವಟ್ಟ)] 
ರಣಜವೊಬಲ್‌ (ನಾ). ಒಂದು ಊರಿನ ಹೆಸರು ; ರೆಣಜವೊಟಲ 
ಬಯಲ ೫೫೫ರ. ದೇವಭೋಗಮ್ಮಾಡಿಕೊಟ್ಟಿಂ (ಎಳ. ೩1 ಕೊಳ್ಳೆ 
[ರೆಣಜ್ಯ 4 ಪೊಟಲ್‌ 1 
ರಣಜೆಟ್ಟಿಗ (ನಾ). ಕಾಳಗದಲ್ಲಿ ಮಲ್ಲನಂತೆ ಇರುವವನು : ಗೋದಾಮೆ 
ಯಂತೆ ಬಗೆದ ಬಣ್ಣಮತ್ಪ್‌ ರಣಜಿಟ್ಟಿಗರಿಂ. . . ಅತಿಭಯಂಕರಾಕಾರ 
ಮಪ್ಪುದು (ಕಾತ್ಮಸಾ- 33೯ ಶೂದ್ರಕ). [ರಣ್ಯ 4 ಜೆಟ್ಟಿಗ (ಆ ಜಟ್ಟಿಗೃ)] 
ರಣಜೇಯ (ನಾ). ಕಾಳಗದಲ್ಲಿ ಸೋಲಿಸಬೇಕಾದವನು : ಜಡಮತಿಯತಿ 
ಕ್ಕೆ ಹತೋಪಾಯೂ ಸಂಧೇಯನೆಲ್ವವಂ ರಣಜೇಯಂ (ಕಾಜಕೇ. ೩-೧೨೦)- [ಸಂ.] 
ರಣಡೊಂಬಿಗ (ನಾ). ಕಾಳಗದಲ್ಲಿ ಆಡಂಬರವನ್ನು ತೋರಿಸುವವನು ; 
ಯುದ್ಧದಲ್ಲಿ ವಿಜೃಂಭಿಸುವವನು : ಅಂಬುಜಾಕ್ಷನ ಸರಿಸದಲಿ ರಣ 
ಡೊಂಬಿಗನ ಕಂಡಮಮ ವಿಲಯಾಡಂಬದಾಟೋಪದಲಿ ಕಿಡಿಗೆದಟಿದನು 
ಕಲಿನೀಲ (ತೊರರಾ- ೬-೦೯-೩೦)- [ರಣ್ಯ -- ಡೊಂಬಿಗ್ಯ] 
ರಣತೂರ್ಯ (ನಾ): -ರಣಗೆಹಳೆ ೨: ಒಂದೆಡೆ ವಲ್ಲಭೆಯುಂ ಮತ್ತೊಂದೆಡೆ 


೨೩-೪೦ ; 9೬8). 


ಯೊಳ್‌ ತಮಮಂಂ 'ಮಿಗೆ (ಕಂಕಳಾ. ೧೦-೬೪) ; ರಣಗಲ್ತಲೆ ಕೈಮಿಗೆ 


ರಣತೂರ್ಯಘೋಷಮುಂ ಚೀರುತಿರಲ್‌ (ರೃಶ್ಮಾ ಊೋ- ೦೭೯): [ಸಂ.] 


ರಣದವಕ (ನಾ). ಕುಳಗ ಮಾಡಬೇಕೆಂಬ ಆತುರ 
ಅನುಸಾಲ್ವಕನ ಸೇನೆಯೊಮ್ಮೊಗದೊಳೆರೆಯುಗಿದ 
ಮೊಗದೊದಗಿ: ಧಿಯ ತೆರೆಯುತೆ (ಕೈ ಬಾ, ೦೨-೦೩): 
+ ತವಕ್ಕ] 
ರಣದವಕಿ (ನಾ)- ಕಾಳಗ ಮಾಡಬೇಕೆಂಬ ಆತುರವುಳ್ಳೆ 
ದವಕಿ ಕರ್ಣದ್ರೋಹಿ ಯಾವೆದೆ ತೋಳುತೋಜು (ಕುಮ: 0a): 
[ರಣ್ಕ + ತವಕ] 
ರಣದವಕಿಗ (ನಾ). - ರಣದವಕಿ: ತ್ರೈಭುವನ ಕಂಪಸುತಿರ್ದುದೈ | 
ಮುಹಂಸವಕೆ (ಹೊರ. ೪-4-೨). 
ಣ್ಯ ೬ ತವಗ] 
ರಣದಿಟ್ಟ (ನಾ). ಕಾಳಗದಲ್ಲಿ ದಿಟ್ಟಿನಾಗಿ ನಿಂತವನು : ಪಾರ್ಥಿವಜಾ5! 
ಯಲ್ಲಿ ರಣದಿಟ್ಟರುಂಟೇ ನಿಮ್ಮ ಹೋಲಿಸಲು (ಕುಠ್ಮಾಶ್ರೋ- 1-00). 
[ರಣ್ಯ 4 ದಿಟ್ಟ] 
ರಣದೀಕ್ಷಿತ (ನಾ). ಯುದ್ಧಮಾಡಲು ಸಂಕಲ್ಪಮಾಡಿದವನು : ಭಾವಿ 
ಸಂಗ್ರಾಮಚರ್ಚಾವಚನಂಗಳನನ್ವಯಾಗತರುಂ ರಣದೀಕ್ಷಿತರುವ. ವೀರ 
ಸಾಮಂತರೊಳ್‌ ಪಿರಿದು ಬೇಗಂ ನುಡಿಯುತ್ತುಮಿರ್ದು (ತಂದ್ರಥಿ- 
00-೩೯ ನ). [ಸಂ.] 
ರಣದೀಕ್ಷೆ (ನಾ). ಕಾಳಗವನ್ನು ಮಾಡಬೇಕೆಂಬ ಸಂಕಲ್ಪ: ರಣದೀಕ್ಷೆ 
ಯನು ಕೈಕೊಂಡಮರಂಪು. . . ಏಜಿಿದನು ಮಣಿರಥವ (ಕರಣ. 


ಬ 


೬-೪೬-೩೦): [ಸಂ. ರಣದೀಕ್ತಾ' 23. 
ರಣದುರುಳತ್ವ (ನಾ). ಯುದ್ಧದಲ್ಲಿ ಸೆಣಸಾಡುವ ಗುಣ: ತರಳ 
ನೆಂದಾನು ಕೈಗಾದುಬಿಟ್ಟಡೆ ರಣದುರುಳಿತ್ವ ನಿನಗೆ ಸಿದ್ಧಿಪುದೇ (ಪೋಶತ 


64-೩೦) [ರಣ್ಣ 4 ದುರುಳತ್ವ) 

ರಣದೋಹಳ (ನಾ). ಯುದ್ಧಮಾಡುವ ಆಸೆಯುಳ್ಳ ವನು : ರಣ 
ದೋಹಳನೆನಿಪ ಕೇಶವಾದಿತ್ಯಂಗಂ ಪ್ರಣುತೇಶಂ ಜನಿಯಿಸಿದಂ (132 
ಸಸ, 0೦೫-೩೦; 1146); ವಜ್ರವಹ್ನಿಯಂ ತಳೆದೊಳಗಿರ್ದಿಲಾಗೆ ಪೊಸೆದಿಕ್ಕುವ 
ಸಿಂಗವ ಕೇಸರಂಗಳಂ ಸೆಳೆವಳವು ಸಮಂತು ತಳೆದಂ ರಣದೋಹಳನಾ 
ಕುಮಾರಕಂ (ಕ್ರತಿ: ೬-೨೮): (ಸಂ. ರಣದೋಹಲ ] 

ನತ ಹೆಸರು : ರಣಧಾರಿ ಲಿಖಿತ ( ಎ9. 1x: 
33-೦೮ ; [?] 

ರಣಧೀರ (ನಾ): ರಣದಿಟ್ಟ : * ತೋರಹತ್ತನೆನೆ ತಾಂ ರಣಧ್ಗಿರಂ ” 
(ಕಾರ: ೩9) : ರಣಧಿ:ರಂ ಸಾರ್ನಭೌಮಂ ನಿಷಧಸತಿ (ಳಕು. ೦೪೪). 

[ಸಂ.] 

ರಣಪಟಹ (ನಾ). ಯುದ್ಧದಲ್ಲಿ ಬಾರಿಸುವ ತಮಟೆ.-ಹಲಗೆ : ರಣ 

ಪಟಹ ರವಂ ದಿಗ್ವಾರಣ ಕರ್ಣಾಭ್ಯರ್ಣಮಂ ೦ಚಲೆಯೆ (ಶಂರಾಮಾ, 


60-80)- [xe] 
ರಣಪದ್ದು ' ರಣಪರ್ದು ' ನೋ. 
ರಣಪರ್ದು, ರಣಪದ್ದು, ರಣಹದ್ದು (ನಾ). (ಹೆಣಗಳನ್ನು ತಿನ್ನುವ) 
ಒರಿದು ಬಗೆಯ ದೊಡ್ಡ ಹದ್ದು: " ಕಂಕ; ._ ರಣಪರ್ದು " 


(ಕಕ್ಕ: ೪೦). ರಣಪದ್ದು : ಶರಭಭೆರುಂಡ ರಣಪದ: ೭146 
ಪಂಗ ಗರುಡ ಮೊದಲಾದ ಪರಿಹರಿಯಿ:ದೆಪೊದರ್ವ ಭಿಕರದತುಳ ಏಗ 
ಮೃಗದ ನೆರವಿ (06ರೋ- 0-೦೦). ರಣಹದ್ದು : ರಣಹದ್ದುಗಳು ಹಾರಾಡಿ 
ಮನದಲ್ಲಿ ಭೀತಿಯನ್ನು ಮೂಡಿಸಿದವು (ರೂಂ), 1 
ರಣಪಲಾಯನ (ನಾ). ಕುಳಗದಿ:ದ ತಪ್ಪಿಸಿಕೊಂಡು ಓಡುವುದು ; 


ಣ್ಣ 4+ ಪರ್ಮು)] 


೭೫೬೦ 


1ರಣಪಾರಗಾಮು। 
| ಆನ 


ಯುದ್ಧದಿಂದ ಹಿಂದೆಗೆಯುವುದು ; ಅಸುವ ತಡೆವರೆ ರಣಪಲಾಯನ| 4 
ವೆಸೆವುದೇ ಕ್ಷತ್ರಿಯರಿಗತಿಸಾಹಸಿಕನಾದಡೆ ನಿಲ್ಲು (ಕನ್ಮಾಕ. ೩ ೩6)... [ಸಂ.]| 


ರಣಮನ್ನೆಯ 


ಒಬ್ಬಾತನ ಹೆಸರು: ರಣಪಾರಗಾಮುಣ್ಣರುಂ 
ಮುಂ (ಬಕ. 11, ೩8-6 ; ಹ 800). 
ಇರೆ? 4 ಗಾಮುಂಡ ] 
ಯುದ್ಧಕ್ಕೆ ನೀಡುವ ಆಹುತಿ ; ಪೆತ್ತೆ ನಿನ್ನನದೇಕೆ 
[ಸಂ.] 
(ನಾ). ಕಾಳಗದ ಅನುಭವ ಲ್ಲದವನು ; ಯುವ್ಮನಿಪುಣ 
: ರೆಣಬಾಲಲರಾ ಸಮಸ್ತ ಭೂಪಾಲಕಬಾಲಕರ್‌ ಕದನಕ್ಕೇಳಿಗೆ 
ಮಃ ಕ್ವಿಲೆದಿಂದೊಡರ್ಚಿದರ್‌ (ಶುಣಮಾ- ೩-9೭) ; ರಣಬುಲ [nme ೪]ರ 


ಮರ್ಯೊೋಧನನು (ತಿಮ್ಮ. ೩-90). 


ನಪ್ಟೈ ನೀಂ ರಣಪರಿಣತವೆಯಸನೆಪ್ಪನದನೀಪತಿ ನೀಂ (೫. ೨-೬೭). 


[ಸಂ.] 

ರಣಬಿಸ್ನೂಣಿಗೆ (ನಾ). ಕಾಳಗದಲ್ಲಿ ನಿಪುಣನಾದವನು ; ರಣಬಿನ್ನಾಣಿ 

ಭಂಗವ ಕಾಣಲುಜದೆ ಧರ್ಮಸುತ ಭೀಮಂಗೆ ತೋಟ್‌ಸಿದ 

ಆ: ೫-೩೫)... [ಣ್ಯ ಬಿನ್ನಾಣಿಗ ] 

ರಣಬಿಸಿಲು (ನಾ). ಉಗ್ರವಾದ ಬಿಸಿಲು; ಉರಿಯುವ ಬಿಸಿಲು; 
ಇಂಥ ರಣಬಿಸಿಲಿನಲ್ಲಿ ಸುಂದರಮ್ಮ ತನ್ನ ಮನೆಯ ಬಾಗಿಲು ತೆರೆದಿಟ್ಟೇ 
ಮಲಗಿದ್ದಳು (ಶಕತಾ, 0) ; ಈ ರಣಬಿಸಿಲಿಗೇ ಹೊರಡಬೇಕೆ ? (ಮಂಕು. 
ಓಂ). [ರಣ್ಯ 4 ಬಿಸಿಲು (< ಬಿಸಿಲ್‌) ] 

ರಣಭೀತಿ (ನಾ). ಕಾಳಗದ ಭಯ ; ಯುದ್ಧದ ಅಂಜಿಕೆ ; ಅಂತಃಪುರ 
'ದೊಳಲ್ಲಿರಿದಲ್ಲಿ ಹರೆದುದು ಕೂಡೆ ರಣಭೀತಿ (ಕುಠ್ಮಾಗ- 9-00), : [೫ಂ.] 

ರಣಭೂತ (ನಾ). ಯುದ್ಧರಂಗದಲ್ಲಿರುವ ಪಿಶಾಚಿ ; ಬಸಿವುಯ ರಕುತದ 
ಲೋಡಿದವು ರಣಭೂತ ದೆಸೆದೆಸೆಗೆ (ಕುಷ್ಮಾರ್ರೋ. 0-20). [ಸಂ.] 

ರಣಭೂಮಿ (ನಂ). ಯುದ್ಧಭೂಮಿ ; ರಣರಂಗ : ಪಾರ್ಥನ ತಲೆಯ 
ನಾಕ್ಷಣಕೆ ತಂದುದು ಸುದರ್ಶನಂ ಮಣಿಪುರದ ರಣಭೂಮಿಗೆ (ಕೈ ಬಣ. 
3-೬); ಈತನು... ರಣಭೂಮಿಯಲ್ಲಿ ಚುಡಿಕಾದೇವಿಯನ, 
ಆರಧಿಸಿದನೆಂದು . , . ತಿಳಿದುಬರುತ್ತದೆ (84900. ೨೪). [ಸಂ.] 

ರಣಭೇತಾಳ (ನಾ). ಇ ರಣಭೂತ : ಮೈ ನಿಮ್ಮಂತಹ ರಣಭೇತಾಳಗಳಿಗೆ 
ಮಾರಲು ನಮ್ಮ ಗಂಡಸರು ನಪುಂಸಕರಾಗಲಿಲ್ಲ 
ಗೊತ್ತಾಯ್ತ 9 (ತೊಸ್ತ. ೩0). [ರಣ್ಯ 4 ಭೇತಾಳ್ಮ (೬ ಬೇತಾಳ)] 

ರಣಭೇರಿ (ನಾ). ೧. ಯುದ್ಧದಲ್ಲಿ ಬಾರಿಸುವ ನಗಾರಿ,- ಭೇರಿ: 
ಉತ್ಸಾಹ ರಣಭೇರಿಗಳು ಮೊಳಗಿದವಸುರಸೇನೆಯಲಿ 
ಕಡಿದ ಮರದಿಂದ 


ವಿ. 


ಇನ್ನೂ 


(8460. ೬-೩೭-೦೭) ; 
ಭೇರಿಗಳನ್ನು ತಯಾರಿಸುತ್ತಿದ್ದರು. (ಹಸತ. ೫೬), 
ಸಸ್ಯ: ಕಾಡುತುಂಬೇಗಿಡ, ರಣಚ್ಛೀರಿ (ಕೊ: 
[ಸಂ.] 
ಭೈರವನಂತೆ ಇರುವವನು ; ಮಹಾ 
ಬಳಿಕ ರಣಭ್ಯೈ ೈರವರಘುಕ್ಷಿತಿಪತಿಗೆ (ಕೊರಣ. 
ಸ [ಸಂ.] 
» ರಣಮಂಡಳ (ನಾ). ೧. ಕಾಳಗಮಾಡುವ ಸಳ; 
ಯಖದ್ಧರಂಗ; ರಣಮಂಡಲಕೆ ನಡೆತಂದಳಾ ಕಾಂತೆ (ಕರಂ. ೬-80-6೬) ; 
ಮಾದ ಬಿಂಕದಿಂದಿಟವ ಕಲಿತನಕೆ ರಣಮಂಡಲಂ ಸಂಕೋಚಮೆನೆ ಬಂದ) 
«೬» ನಿಂದಾರ್ದುದಾ ಸೇನೆ (ಎಣ: ೦-೪): ರಣಮಂಡಳ : ೨. 
ರಾಜಪಂಶದವರಿಗೆ ವಿದ್ಯೆಯನ್ನು ಕಲಿಸುವ ಸ್ಥಳ : ಅರಮನೆಗಿಂಬು 


80-6೪೦). 
ರಣಭೈರವ (ನಾ). 


ವತ್ತ ರಣಮಂಡಳಮಾ ರಣಮಂಡಳಕ್ಕೆ ಬಿತ್ತರಿಸಿದ ಬೀದಿ (ತುಪ್ಪ. 
೧೦-೧೩). [ಹಂ.7 
ರಣಮಂಡಳ " ರಣದುಂಡಲ ' ನೋ: 


ರಣಮನ್ನೆಯ (ನಾ). (?) : ಸುಂಕ ಸಾ[ಕ್ಷ)ವೀ ರಣಮಂನೆಯ ಮೊದಲಾದ 
ಸರ್ವಾಬಾಧೆ ಪರಿಹಾರೆ (ಕ: 1೪, 19-0: 2245). [ರಣ್ಯ 4 ಮನ್ನೆಯ] 


ರೆಣಮರಣ 


ರಣಮರಣ (ನಾ): ಯುದ್ಧರಂಗದಲ್ಲಿ ಸಾಯುವುದು ; ವೀರೋಚಿತ 
ವಾದ ಸಾವು: ಕೆಲ[ಬರಿರ್ದೇ]ಅ* ಸೆಂದಿವ ತಮ್ಮೇಜ್‌ಂಗೆ ಪೊಡ್ಬು 
ಜಾಆ್‌ಯುಂ ಕೆಲಬರ” ತಮ್ಮ: ರಣಮರಣಮುಂ ನಿಶ್ಚಯಿಸಿ. ವೀರಸಂನ್ಯಾಸ 
ಕ್ಕೊಡರ್ಚಿ ನಿಲೆಯುಂ (ವರ್ಧಕೂ- ೪-೩೪ ಠ). [ಸಂ.] 
ರಣಮವ್ವರಿ ' ರಣಮೌವರಿ' ನೋ. | 
ರಣಮುಖ (ನಾ). ಮುಂಚೂಣಿ; ಸೇನಾಮುಖ: ರಘುಪತಿಯ 
ಕೈಯಲಿ ರಣಮುಖದಲುಪಹತಿ ನಿನಗೆ ಬರಲಿ (ತೊರರಾ, ೧-6-90), 
ರಣಮುಖದುಟ್ಟ ಎ ಯುದ್ಧರಂಗದಲ್ಲಿ ದುಷ್ಟ 
ಬಿರುದು : ರಣಮುಖದುಟ್ಟನಾ ಮಗನ್‌ ಕರಪುರನ್‌ ಬ. 
ಗೊಳೆ (ಎಳ. ಸ, ರುಳಶಾ- ೯೨-೫; ಸು: 7901): [ಸಂ.] 
ರಣಮೂಢ (ನಾ). ಯುದ್ಧಚಾತುರ್ಯವನ್ನು ತಿಳಿಯದವನು : ಎಲವೆ 
`ಲವೊ ಮಾರುತಿಯುಳ್ಳಿಗಡ್ಡದ ಹರಿದಲೆಯ ರಣಮೂಢ ಸಿಲುಕಿದೆಲಾ 
(ಕುನ್ಮಾರ್ರೋ, ೦೬-೬೦). [ಸಂ.] 
ರಣಮೂರ್ಪ (ನಾ). ಒಂದು ರಾಜವಂಶದ ಹೆಸರು : ರಣಮೂರ್ಬ 
ನೃಫಾಮ್ನಾಯ್ಕದೊಳಾಯದ ಮೆಯ್ಗಲಿ 'ಬಾಯಿಕನೆಂಬ ನೆಗಬ್ತಿಯಂ 
ಪ್ರಶಟಿಸಿದನ್‌ (ಎಕ, 1104-೨3 ನ ೫: 910) ನ: ರಿಪುಬಳ್ಯಕ್ರಿತಾನ್ತಂ 
ರಣಮೂ[ರ್ಶ್ರ] ವಂಶೋದ್ಭವಂ ಸಿಂಗನ ಬಂಟರ ಶ್ರೀಮದಾಯ್ತುವಮ್ಮ 
ರಸಂ (933. 11-, ೬೨-೫ ; 1024). 
ರಣಮೂರ್ಯಕೇಸರಿ ಎ ರಣಮೂರ್ಹವಂಶದವರಲ್ಲಿ ಸಿಂಹದಂತಿರು 


16 


ವವನು ; ಒಂದು ಬಿರುದು : ಶ್ರೀಕಾನ್ರಾಕಾನ್ತಂ .. . ರಣಮೂರ್ಬ್ನ 39 
ಕೇಸರಿ ಕದನಾದಿತ್ಯಂ (೫38. ಸ1-1, 33-೬; 897) ರೆಣಮೂರ್ಬ 


ಧವಳ - ರಣಮೂರ್ಬ ವಂಶದವರಲ್ಲಿ ಶ್ರೇಷ್ಠನಾದವನು ; ಒಂದು 
ಬಿರುದು : ಶ್ರೀಕಾಸ್ತಾಕಾನ್ತಂ ರಣಮೂರ್ಬ್ಯಾಧ[ವ]ಳಂ (3939: ೫11.1 
ತಿ೨-೬ ; 897). [ಸಂ.] 
ರಣಮಾವರಿ, ರಣಮವ್ವರಿ (ನಾ). ಒಂದು ಬಗೆಯ ರಣವಾದ, 
ಕೊಂಬು ರಣಮೌವರಿ ಮೃದಂಗಮ ಭೇರಿ ಕಹಳಾರವದ ರಭಸದಲಿ 
ಬಿರಿಯಲಬುಜಭವಾಂಡ (46%. ೬-೨೬-೨೬)- ರಣಮವ್ವರಿ : ದಿಗ್ಭಾ 
ಮಿನಿಯ ಕರ್ಣಮಂ ಕಿವುಡುದೋರುತಿವೆ. ರಣಮವ್ವರಿ (ಕರಗ: ೬6-3)- 
[ರಣ್ಯ 4 ವೌೌವರಿ (ಆ. 
ರಣರಂಗ (ನಾ)- ಯುದ್ಧಮಾಡುವ ಸ್ಥಳ; ಯುದ್ಧಭೂಮಿ ; ಕಳೆ: 
ಕಡಿದಾಡಲ್‌ ರಣರಂಗದೊಳ್‌ . , . ಪಡೆದಷ್ಟಲ್ಲದೆ ಬರ್ಪುದೇ (ಸೋಮೇಕ- 
ಅವನನ್ನು ರಣರೆಂಗದಲ್ಲಿ ತಂದು ನಿಲ್ಲಿಸಿದನು. 


೨6) : ಶ್ರೀಕೃಷ್ಣನು 
(ರರ್ಮುಸಾ- ೦೦೪)- 
ರಣರಂಗಧೀರ ಎ ಯುದ್ಧಭೂಮಿಯಲ್ಲಿ ವೀರನಾದವನು : 
ಮಗನೆ ರಣರಂಗಧೀರನೆ ಹಾ ಮದಿ*ಯ ಕುಮಾರ ವೀರನೆ ಬಾ 
(ಕುಪ್ಮಾರಪ್ರೋ. 6 ಸೂತ) ರಣರೆಂಗನೀಆ, ರಣರಂಗನೀರ ಇ ರಣರಂಗಕ್ಕೆ | 
ಶೋಭೆ ತರುವವನು ; ಒಂದು ಬಿರುದು: ರಣರಂಗನೀಜ ಪ್ರಸಿವರ 
ಬಾಯಂ ಸುಡುವ ಪಿಸುಣರ ನೇಲ್ವ (ಎಕ. ೪11; ಶಿಕಾರಿ, 3-೨4 ; 1061); 
ಸರ್ವ್ವಸ್ವಸೂಜ್‌ಕನಜಿ ರಣರಂಗನೀರೆ ದಾಯಿಗ ಬೇಣ್ಸೆಕಾಆ (ಎ೪ ೪], 
೪ಡೂಿರು: 88-9೯ ; 1036). ರಣರಂಗಭೀಮ ಯುದ್ಧರಂಗದಲ್ಲಿ 
ಭಯಂಕರನಾಗಿರುವವನು ; ಒಂದು ಬಿರುದು: ಚಲದಂಕರಾಮ 
ರಣರಂಗಭೀಮ ಕದನಪ್ರ ಚಂಡ (ಎ೪: 11, ೫೬೧-೨೪; 1181)- ರಣರಂಗಭೈರವ 
ಕಾಳೆಗದಲ್ಲಿ ಭೈರವನಂತಿರುವವನು ; ಒಂದು ಬಿರುದು: 
ರಣರಂಗಭೈರವನುಭಯಬಳಸುಭಟಹಿರ್ತೀಪ್ರತಾಪಂ (ಬಂ. 
ರಣರಂಗೆಸಿಂಗ 2. 


ಮಹಾಶೂರ : 


XX 
ಯುದ್ಧದಲ್ಲಿ ಸಿಂಹದಂತೆ 
ರಣರಂಗಸಿಂಗವಿಜಯಾ 


೪೬-೩೬ 7 1072)- 


ಇರುವವನು ; 


4 


(ಕು 11, 


೭೫೬೧ 


(ರಣರಾಗ (ನಾ). ಕಾದಾಡಬೇಕೆಂಬ ಆಸೆಕ್ತಿ : 


ರಣೂಪಟ 


೩೬೮-೦೫ ; 1(ನಿದಂ ಕ). ರಣರಂಗೆಸಿಂಹ ಎ. ರಣರಂಗೆಸಿಂಗ : 
ರಣರಾಮನುಮೆನಿಸಿದ ರಣರಂಗಸಿಂಹೆನಿಂ (ಗರಾಡುಂ- ೨-೭ ನ) 


[ಸಂ.] 
ರಣರಂಪ, ರಣಾರಂಪಃ ರಾಣಾರಂಪು (ನಾ). ದೊಡ್ಡಗಲಾಟೆ ; 


ಗದ್ದಲ ; ಕೋಲಾಹಲ : ಅವಳಿಗೆ ಸರಿಯಾಗಿ ನಡಕೊಂಡೆನೋ; ತಲೆ 

ke ಕ್ಲಿ. ಇಲ್ಲೋ ರಣರಂಪವಾಗುತ್ತೆ. (ರೋ. ಇಳ; 

ಇದೆಲ್ಲಾ ರಣರಂಪೆ (ಕಂಜಶಂ- 0೪): ರಣಣರಂಪ ; ಇವೊತ್ತೆ 
ಆಗಬೇಕಾಗಿತ್ತೆ ಈ ರಣೂರಂಸ ? (ತಂಗಳ: 0೩೪) ರಾಣಾರಂಪು : 
ಹಣ ಕೊಡೋದಿಲ್ಲಾಂತ ನೀನು ರಾಣಾರಂಪು ಮಾಡಿದೆ (ಸುವಸು- 60)- 

[ರಣ್ಯ 4. ರಂಪ್ಯ] 

ರಣರಣ (ಅ). ಅತಿಯಾದ ತಾಪ ಅಥವಾ ತೀಕ್ಷ್ಣತೆಯನ್ನು ಸೂಚಿಸುವ 
ಒಂದು ಅನುಕರಣಾವ್ಯಯ : ಹೊರಗೆ ಬಿಸಿಲು ರಣರಣ ಉರಿಯು 
ತ್ತಿತ್ತು (ಕಮನ. ೪4): 

ರಣರಣಕ (ನಾ). ಅತಿಯಾದ ಕಾತರ ; ಉತ್ಕಂ “ಉತ್ಕಳಿಕೆ ರಣ 
ರಣಕಮಾಯಲ್ಲಕಂ ವಿರಹಮುತ್ಕಂಠೆ - ಎಸಲಾತುರಂ” (ಈೂಗಣ. 
೦೩೬೨-3೪) ; ತರಳಾಕ್ಷಿಯನಾ ಕುದಂಬರಿಯಂ ರಣರಣಕವಿಕಲಹೃದಯದಿ 
ನೋರಂತಿರೆ ಚಿಂತಿಸುತ್ತವಿದ್ದು (ಇಾದಂಉ- ೦6೩) - [ಸಂ.] 

ರಣರಣಿಕೆ (ನಾ). - ರಣರಣಕ : ನಿನ್ನೆ ಜಗಜಟ್ಟಿತನವನ್ನು ಎಕ್ಕತುಳ 
ದಿಂದ ಸವಿಗೊಳ್ಳಬೇಕೆಂಬ ರಣರಣಿಕೆಯು ನನ್ನನ್ನೀ ವೀರತಾಣ್ಣ ವದಿಂದುಡಿ 
ಸುತ್ತಿದೆ (ಉಂಕ್ರಕ, ೬೩-೦೩) - [ಆ ರಣರಣಕ] 

ರಣರಭಸ (ನಾ). ೧: ಯುದ್ಧವನ್ನು ಮಾಡಬೇಕೆಂಬ ಆವೇಶ : 
* ರಣರಭಸಿಗೆ ' ಪರಾ. ೨. ಯುದ್ಧದ ಬಿರುಸು -ಜೋರು ; 
ರಣರಭಸೋತ್ಕಟಂ ಧರೆ ಪೆಡಂ ಮಗುಟ್ಕಿಂತೆ '(ಕನಂಪು- 0೦-೭೪) ; ಕಲಹ 
ದುಬ್ಬರದ ರಣರಭಸ ಹುಟ್ಟಿಸಿತಜಾಂಡದ ಹಣೆಗೆ ಬೇನೆಯನು (ಕರಣ. 
(೧೦೩೬-೩೫) - [ಸ0.] 

ರಣರಭಸಿಗ (ನಾ): ಯುದ್ಧದಲ್ಲಿ ಆವೇಶವುಳ್ಳವನು : ಅಬ್ಬರಿಸಿದವು 

ವಣ! ಶತಕೋಟಿಸಂಖೈಯಲಬ್ಬರಿನ ರಣರಭಸಿಗರ 
ಮುಖಸನ್ನಿವೇಶದಲಿಿ (846. ೬-೦೯-೦೯). . [ರಣರಭಸ 4 - ಇಗ] 

ರಣರಸ (ನಾ). ೪ ಯುದ್ಧೊ! (ತ್ಸಾಹ ; ರಣರಸಮುಣಿದತ್ತು 
ಕದಂ ರೆಣರುಗಮೆ ಸೂಸಿದಕ್ತ ವೀಕ್ಷಣದಿನೆನಲ್‌ ರಣಪ್ರತಿಘದಿಂ 
ಕದಪಿಂದೊಗೆತರ್ಪ ಘರ್ಮವಾಃಕಣತತಿ (೫1. ೦೩-೬): ೨. ಯುದ್ಧದ 
ಸ್ವಾರಸ್ಯ: ಕುರುಡಂಗೆ ರಣರಸವ ಬಿತ್ತರಿಸುವನು (ವ್ಯಾ. 4-9): 1೫9.] 


ಏನಪ್ಪಾ 


ಉತ್ಕಂಠೆ : 


ರಣರಸಿಕ (ನಾ). ಯುದ್ಧದಲ್ಲಿ ಉತ್ಸಾಹವುಳ್ಳವನು : . ವಿಭೀಜೆೊಂ 
ರಣರಸಿಕನಾಗಿ .ಪ್ರಜೌಪ್ರದುಂ/ (ತಂರಾತತಿ- ೦೩-096 5) ; ರಣರಸಿಕರೆಚ್ಚಾಡಿ 
ದರು ನೆಟ್‌ ಮೆಚ್ಚೆಲು ಸುರವ್ರಾತ (ಕೊರರಾ-, ೬-೨೩-೦೪)- [ಸಂ.] 


ರಣರಹಸ್ಯ (ನಾ). ಯುದ್ಧದ ಒಳಗುಟ್ಟು, ಮರ್ಮ : ರಣರಹಸ್ಯ 
ಗಳು ಮಿಗೆ ಮಣಿದರಿಂದ್ರಿಯವಶಕೆ (ಕುರ್ಕಾರೀ- ೬-00); ನಿಶಾಚರರು 
ರಣರಹಸ್ಯದ  ರಸಿಕತನದುಬ್ಬಣದ ವಿದ್ಯಾಪ್ರೌಢಿಯಲಿ . . . 
ಹೊಯ್ದಾಡಿದರು (ತೊರರಾ. ೬-೩೦-೨೦)- [ಸಂ.] 
ರಣರಸಮುಣ್ಮಿದತ್ತು. 
ಕದಪಿಂ ರಣರಾಗಮೆ ಸೂಸಿದತ್ತು ವೀಕ್ಷಣದಿಂ (೫10: 0೩-೬3). [ಸಂ.] 
ರಣರಾಮ (ನಾ). ಯುದ್ಧದಲ್ಲಿ ಆಸಕ್ತಿಯುಳ್ಳವನು ; ಯುದ್ಧಾಸಕ್ತ : 
ಅತಿಪ್ರಬಲರಣರಾಮನುಮೆನಿಸಿದ ರಣರಂಗಸಿಂಹನಿಂ (ಗಾಡ. ೨-೭ ವ). 
[ಹಂ.) | 
ರಣಲಪಟ (ನಾ). ಯುದ್ಧದಲ್ಲಿ ಅತ್ಯಾಸಕ್ತಿಯುಳ್ಳವನು : ಅಧಟನೋ 
ರಣಲಂಪಟನೋ ಜನಾರ್ದನಂ (ಕಣವೂ. 00-೬೨) ; ಠಣಲಂಪಟನು 
ನಡೆಸಿದ ತೇರ ಸೂಡಿಯಲಿ (1೪೬ರ. ೩3- ೬). [ಸಂ.] 


4 
pil 
[4 


ರಣವರೆ " ರಣವಟ್‌' ನೋ. 


ರಣವಸುಧೆ (ನಾ). - ರಣಭೂಮಿ : ಕಾಕಪಕ್ಷವಿಸರದ ತಣ್ಬಿಂದಶುರಗಣ 


ಮಿರ್ಕುಮಾ ರಣವಸುಧೆಯೊಳೆಂದವ:ರರೊಸಗೆವಆ್‌ ವಾಜಿಪಿನಂ (ಇಗ. 
4-6) (ಸಂ. ರಣವಸುಧಃ] 


ರಣವಣಿ, ರಣವರೆ (ನಾ). ಯುದ್ಧದಲ್ಲಿ ಬಾ 
ನಿಡುಗರುಳುಗಳ ತೋರಣಗಟ್ಟಿ ರೇಂವಅಿಗಳ ನಿನ 
ತಮ್ಮೊಳಗಾಗಿ ಕೊಡಗೂಸುಗಳ ಮದುವೆಯ ಮಾಡುತಿರ್ದರದೆ೧ಂದು 


ತಾಣದಲಿ (ರಣ: ೬). ರಣವರೆ ; ಅಲಿಸಿದು... ಅಖಳ 
ವಾದ್ಯದಿ ಫ೪ಿಡುವ ರಭಸಗಳ ರಣವರೆ ಭರಿ ಶೆಂಖಗಳ (ಕೋಗಡು- ೨೦-೩). 
[ರಣ್ಕ 4 ಪಲ್‌] 


ರಣವಾಜಿ (ನಾ). ಯುದ್ಧದ ಕುದುರೆ; ಯುದ್ಧಾಶ್ವ ; 
ಸುವಡಾಲಿಗಳತ್ತಲಾ; 


ನ್ವ ಕಾಲಾಳೊತ್ತರದ ರಣವಾಜಿ (ಕುಣ 


೫-೦೦) ; ಅವನ ದೇಶದ ತರದಲ್ಲಿ ಕಾಣಿಸಿಕೊಂಡ ನುವಿಕರನ್ನೆಲ್ಲಾ ಅವನು | 


ಕೊಂದು, ಅವರ ವಾಸವನ್ನು ತನ್ನೆ ರೆಣವಾಜಿಗಳಿಗೆ ಕೊಡುತ್ತಿದ್ದನು 
(ಮತಿ. ೯೬). [ಸಂ. ರಣಮಜಿನ್‌] 

ರಣಮಾತು (ನಾ). ಯುದ್ಧದಲ್ಲಿ ಉಭಯಪಕ್ಷದವರೂ ಪರಸ್ಪರ 
ಮೂದಲಿಸುತ್ತ ಆಡುವ ಮಾತು; ಕಟಕಿ; ಮನದಲಂಕುರವಾಗಿ 
ಕಡೆಗಣ್ಣಿನಲಿ ಪಲ್ಲಪವಾಗಿ ರಣವಾತಿನಲಿ ಹೂತ್ತುದು ಕರ್ಣ ಪಾರ್ಥರ 
ರೋಪಷಮಯ ಚೂತ (ಕುವ. ೨೩-೦೦)- [ರಣ ಮಾತ್ತು] 

ರಣವಾದಸಿದ್ಧಿ (ನಾ). ಯುದ್ಧದಲ್ಲಿ ಗಳಿಸಬೇಕಾದ ಜಯ: ಎದುಗಿ 
ನ್ನೇನು ಗತಿ ರಣವಾದಸಿದ್ದಿಯಮೆತು. ಜಯಸಂಪಾದಕರು ನಮಗಾರು 
(170: ೨-೩೩)- [Xo] 

ರಣವಾದ್ಯ (ನಾ). ಯುದ್ಧದಲ್ಲಿ ಬಾಜಿಸುವ ವಾದ, ; ಸಮರವಾದ್ಕ : 
ನಳಿನಜಾಂಡದ ನೆತ್ತಿ ಬಿರಿಯಲು ಮೊಳಗಿದವು ರಣವಾದ್ಯತತಿ (ತೊರರಾ, 
೬-೦೩-೦೩). [ಸಂ.] 

ರಣವಿಜಯ (ನಾ). ಯುದ್ಧದಲ್ಲಿ ಪಡೆದ ಅತಿಶಯವಾದ ಗೆಲುವು : 
ಹರಸಿ ಕುಟ್‌ಗಳನಿಕ್ಕಿದಡೆ ಗೋಚರಿಸದೆಃ ರಣವಿಜಯನಿಧಿ ಹರಹರ ಎನುತ 
ಕರಗಿದನು ಕಡುಕರುಣದಲಿ ಬಲರಾಮ (ಕುಪ್ಮಾಗ- ೬-4). [ಸಂ.) 

ರಣವಿಶಾರದ (ನಾ). ಯುದ್ಧದಲ್ಲಿ ನಿಪೆಣನಾದವನು : ರಣವಿಶಾರದ 
ರಹಿರಲೇ ನೀವಣಕವೇತಕೆ ರಾಜಗುರುಗಳು ಸಣಸುವರೆ (ಕುವ್ಮಾಕೆ- ೩೪). 

[ಸಂ. 

ರಣವೀರ (ನಾ). ಯುದ್ಧ ಮಾಡುವುದರಲ್ಲಿ ಶೂರನಾದವನು : ರಣ 
ವೀರಂ ಶುಂಭನಿಂ ಜಂಭನೆ (೩ಗ೦- 6೫-೪3). [ಸಂ.] 

ರಣವೀರ್ಯ (ನಾ). ಹೋರಾಡುವುದರಲ್ಲಿರುವ ಶಕ್ತಿ; ಯುದ್ಧ 
ಸಾಮರ್ಥ್ಯ : ನಿನ್ನ ರಣವೀರ್ಯವನ್ನೂ ದಾನಶೌರ್ಯವನ್ನೂ ನಾನು 
ಬಲ್ಲೆ (ವಕಳಾ. ೨೩೮). [ಸಂ.] 

ರಣವೀಳಯ (ನಾ): ಯುದ್ಧಪ್ರಾರಂಭಕ್ಕೆ ಮೊದಲು ಯೋಧರಿಗೆ 
ಕೊಡುವ ತಾಂಬೂಲ: ಇಯ.ಜ್‌ಖಾನರಿಗೆ ರಣವೀಳಯವನ್ನು ಕೊಡು 
ತ್ತೇನೆ (0308. 00€)- [ರಣ್ಯ 4 ವೀಳಯ (೬. ವೀಳೆಯ)] 

ರಣವೈದ್ಯ (ನಾ)- ಉಗ್ರವಾಗಿ ಚಿಕಿತ್ಸೆ ಮಾಡುವವನು: ಆ ರಣವೈದ್ಯನ 
ಹತ್ತಿರ ಚಿಕಿತ್ಸೆ ವರಾಡಿಸಿಕೊಂಡ ಮೇಲೆ ರೋಗ ಹೆಚ್ಚಾಯಿತು (6ೂ9)- 

[ಸಂ.] 

ರಣವ್ಮಸನಿ (ನಾ). ಯುದ್ಧದಲ್ಲಿ ಅತ್ಯಾಸಕ್ತಿ ಇರುವವನು : ಅಸುರ 
ವಡೆಯನನಿಲತನೂಜಂ ಸವ್ಯಾಪಸವ್ಯಮೆಚ್ಚು ರಣವ್ಯಸನಿ ಪಿಶಾಚವಡೆಗೆ 
ಬಾಣಸುಗೆಯ್ದಂ (ಶಂಠಾಮಾ. ೦೩-0೩೦). [ಸಂ. ರಣವ್ಯಸನಿನ್‌] 

ರಣವ್ರಣಿತ (ನಾ). ಯುದ್ಧದಲ್ಲಿ ಗಾಯಗಳನ್ನು ಹೊಂದಿರುವುದು : 


ಎತ್ತ ದುವ್ವಾಳಿ 


೭೫೬೨ 


ಗೆ 


20 


ರಣಾಂಗಣ 


ಅಂತು ಮಾಡಿಸಿ ಇಟಿಯಂ ದುಸ್ಸಹರಣವ್ರಣಿತಮಾದ ಸೇನೆಯಂ ಸನ್ಮಾನ 
ವುಹನಪುರಸ್ಸೆರಂ ಬೀಡಿಂಗೆ ಕಬಪುತ್ತಿರ್ಪನ್ನೆಗಂ (ಕಂತ್ರಫೆ: ೦೦-೧೦೬ ವ): 
[ಸಂ.] 
ರಣಶಾಕಿಣಿ (ನಾ). ಯುದ್ಧರಂಗದಲ್ಲಿ ಓಡಾಡುವ ಕ್ಷುದ್ರದೇವತೆ : 
ರಣಶಾಕಿಣಿಯರಜದಟ್ಟಿಗೆಯ ರಕ್ತದಿ ತಣಿದು ಹರಸುತಿರೆ (57808. ೩೨-೨೩). 
[ < ಸಂ. ರಣಶಾಕಿನೀ ] 
ರಣಶೂರೆ (ನಾ): - ರಣವೀರ : ರಣಶೂರರಲ್ಲಿಯೆ ವಿಭೋಗಿಗಳಲ್ಲಿಯೆ 
ಚಾಗಿದೃಂದವಲ್ಲಿಯೆ ಎನೆ ಸಾರಮೈಂಬಿನೆಗಯಾ ಮಹಿ ಪೋಲ್ವುದು ಭೋಗ 
ಭೂಮಿಯಂ (ಭಿತ್ಮತ್ಯ- ೯-0೮- [ಸಂ.] 
ಸನ್ನಿರೋಗ ; 
ಸೇದಿಕೊಂಡು ಹೊಯಿತು (ಮಾನಂ. 00೪), 


ಗೋಪಾಲನಿಗೆ 


ಶಂ(ಸಂ)ಕಟದೆ 


* (un: 15. ೧೭-೦; 8ನೆಯ ಕಳ). 121 
ರಣಸುಮ್ಮಾನ (ನು). ಯುದ್ಧದ ಉತ್ಸಾಹ... ಸಂಭ್ರಮ ; ಏನ 
ಹೇಳುವೆನವರ ರಣಸುಮ್ಮಾನವನು (ಕುವ್ಮಾರ್ರೋ,. ೦೫-೩೨); ಬೋಳವಿಸಿದನು 
ಸಕಲಸಮರಭಟಾಳಿಗಳ . . .ರ: 
ದುಬ್ಬಿನಲಿ (ತೊರಣ: ೬-೨೦-೨೬)- 


ಮ್ಮಾನ [೫ಣಂ: ಸನ್ಮಾನ, ಸನ್ನಾಹ' 


[ರಣ್ಕ -- ಸುಮ್ಮಾನ] 


ರಣಸ್ಥಾನ (ನಾ). = ರಣರಂಗ: ರಣಸ್ಮಾನದೊಳಿನ್ನೆ ರಟ್ಲುಡಿವೆನೇ 
(ಶಂಕಥಾ- 04-0). [ಸಂ.] 


ರಣಹಂಬಲು (ನಾ). ಯುದ್ಧ ಮಾಡಬೇಕೆಂಬ ಆಸಕ್ತಿ: ಮರುಳೆ 
ದುಶ್ಶುಸ ಮಸಿಗಂಡು ರಣಹಂಬಲಣ ಮರೆದು... ರಣಾಂಕಣದೊಳು. 
(ತುರಂಗ. 33-23). [ರಣ್ಮ 4 ಹಂಬಲು( ಪಂಬಲಃ) ] 

ರಣಹಕ್ಕಲು (ನಾ)- ೧. ರಣಭೂಮಿ ; ಯುದ್ಧರಂಗ : ನಾವೆ ರಣಹಕ್ಕ 
ಲೋಳ್‌ ನಿನ್ನ ಜಲಿ:೫ರ್ದುದುಂಟಾದರೆವುಗಕ್ಕು ಗಜಪುರದ ಸಿರಿ (ತುರಂಗ 
೭8-30). ೨. ಯುದ್ಧತಿನಂತರ ಯುದ್ಧರಂಗದಲ್ಲಿ ಅಳಿದುಳಿದಂದು : 
ತನ್ಮಕ್ಕಳಂ ಸಣಲಂಸಾಲ್ಕೊಂಡು ಬಿದ್ದಿರ್ದ ರಣಹಕ್ಕಲಂ ನೋಡಿ ಕಂಬನಿ 
ಮೂಡಿ (ತುರಂಗ. ೩೦-೩೦) - [ರಣ್ಯ 4. ಹಕ್ಕಲು (ಹಕ್ಕಲ್‌) ] 

ರಣಹದ್ದು " ರಣಪರ್ದು ' ನೋ. 

ರಣಹೂಣಿಗ (ನಾ): ಯು: ಸ ಮಾಡಬೇಕೆಂಬ ಛಲವುಳ್ಳವನು ; ರಣ 
ಹೂಣಿಗರು ನಿಲಿ ಭೀಮ ಪಾರ್ಥರ ಕಾಣಬಹುದೋ ಕರೆಯೆನುತ ಗರ್ಜಿಸಿ 
ದನಾಚಾರ್ಯ (ಕುನ್ಮಾರ್ರೊ . ೧೭-೨೨)- 

[ ರಣ್ಯ 4 ಹೂಣಿಗೆ (ಎ ಪೂಣಿಗ) ) 

ರಣಹೇಡಿ (ನಾ). ಯುದ್ಧಕ್ಕೆ ಹೆದರುವವನು ; ಕಾಳಗಕ್ಕೆ ಅಂಜಿ ಓಡ 
ಹೋಗುವವನು ; ದ್‌ರ್ಜನ್ಯದೆಂಡನೆ ಹೆಚ್ಚಾಗಿ ಪರಾಕ್ರಮವಿರುವುದು. 
ನಿನ್ನಲ್ಲಿ ಅದೂ ಇಲ್ಲ ನಂ ರಣಹೇಡಿ (ಗುರುಕ: ೯೯) ; ರಣಹೇಡಿ ಮನ 
ಹೇಡಿಗಳೆ ಕುಲದಿ ಜನಿಸಿದೆನು ರಿಣಪಾಶ ಹರಿಯಲೆಂದು । (ಕೃಷ್ಣಾಕು- 

[ ರಣ್ಯ 4 ಹೇಡಿ (ಆ ಪೇಡ್ಕಿ) ] 

ರಣಹೇಡಿಗ (ನಾ)-ರಣಹೇಡಿ : ಬೆಂದ ಬದುಕಿದು ಸುಡಲಿ ರಣಹೇಡಿಗನು 

[ರಣ ೨. ಹೇಡಿಗ] 

ರಣಹೊಡೆ (ಕ್ರಿ). ದೆವ್ವ. ಗ್ರಹ ಮೊದಲಾದುವು ಮೆಟ್ಟಿಕೊಳ್ಳು ; 
ಗರ ಬಡಿ : ಹಗಲು ಹೊತ್ತೇ ರಣಹೊಡೆದು ಮಣ್ಣುಮುಕ್ಕಬೇಕಾದೀತು 
(ಶೆಳುಮು- ೪6); ಹೊಟ್ಟೆಕಿಚ್ಚಿನ ಪಾಪಕ್ಕೆ ಆ ಹೆಗ್ಗಡ್ತೀಗೆ ರಣಹೊಡೀತು | 
(ಮರಮ. 60), [ರಣ್ಯ 4 ಹೊಡೆ (ಎಪೊಡೈ) ] 

ರಣಾಂಗಣ (ನಾ). ಯುದ್ಧಭೂಮಿ ; ಸಮರಾಂಗಣ : ನಾಳೆಯೆ 
ರಣಾಂಗಣದೊಳ್‌ ನಡೆ ನೋಡುವಿರ್‌ ಮರುಳ್ದಡೆಯೊಡಗೂಡೆ ತಾಂಡವಮ 


೫-೧೦). 


ನೀನು (ಇೌತಿರಾ- ೩೬-0), 


ರಣಾಗಮಹೀನ ೩ 

ಸುಡುವ ರಾವಣನಟ್ಟೆಯಾಟಮೆಂ (ತಂರಾಮಾ- ೦೦-೨೩೩). 
ರಣಾಂಗಣಧುರೀಣ =ಯುದ್ಧರಂಗದಲ್ಲಿ ಧೀರನಾದವನು : ಒಂದು 
ಬಿರುದು: ಶಸ್ತ್ರಶಾಸ್ತ್ರಾದಿ ಸೆತ್ಯಳಾಪಪ್ರವಿ:ಣ ರಣಾಂಗಣಧುರೀಣ . . - 
ಅನೂನದಾನರವಿನಂದನ (೩23. 21-11, 00-೩೩; ಸು- 948)- 
[ರಣ್ಮ 4 ಅಂಗಣ] 

ರಣಾಗಮಹೀನ (ನಾ). ಯುದ್ಧನೀತಿಯಲ್ಲಿ ತಿಳಿವಳಿಕೆಯಿಲ್ಲದವನ: : 
ಏನೆಲವೊ ರುವಣಿ ರಣಾಗಮಹೀನನೇ ನೀನು (ತೊಂಣ: ೩-೪೪-4). [ಸಂ.] 

ರಣಾಗ್ರ (ನಾ). ಯುದ್ಧರಂಗದ ಮುಂಚೂಣಿ. -- ಮುಂಭಾಗ : 
ಸೌಮಿತ್ರಿಯಂ ರಾಮನಂ ವಿರಥರ್ಮಾಡಿ ರಣಾಗ್ರದೊಳ್‌ ಪಿಡಿದು ತಂದಾಂ 
ಕೊಟ್ಟಿವೆ. ಸೀತೆಯಂ (ಶುರಾಶಾ. 09-00೪) ; ಸಿಂಧಸೆಳೆಗಳು ನಟ್ಟಡವಿ 
ಪವಡಿಸಿದ ತೆಅನಾಮದು ರಣಾಗ್ರದಲಿ (ಕುವ್ಮಾರೀ. 6-೬೪). [ಸಂ.] 

ರಣಾಜಿರ (ನಾ). ಎ ರಣರಂಗ : ರಣಶ್ರೀ ರಣಾಜಿರದೊಳ್‌ ವನಾಣದೆ 
ಪೊರ್ದುವಂತೆ ಬೆಸಸಿಂ (ಕಂಕಣ: ೦-೪). [Xo] 

ರಣಾಜಿರಂಗ (ನಾ). ರಣಾಂಗಣ ; ಆ ಸೈನ್ಯ ಮುದ್ಯಾನದಂತೆ ಮಹಾ 
ಗಜುತಿಶೋಭಿತಮುಂ ರಣಾಜಿರಂಗದಂತೆ ಮನೋಗಮನವಾಜರೆಂಜಿತವುಂ 

೬೬ ಎನಿಸಿ (ರಾಜೇ. ೬-೦೭ ನ). [ಸಂ] 

ರಣಾನಕ (ನಾ). ಎರಣವಲ್‌ : ಅಕುಲ ಘನಗರ್ಜನೆಯಂತೆ ಸಮಸ್ತದಿಕ್ವಟಂ 
ಪಿಡುಗುವಿನಂ ರಣಾನಕರವಂಗಳಸುಂಗೊಳೆ ಪರ್ವಿ (ಕಂಶಣ. 04-೩೩) ; 
ಭೇರಿ ಪಟಹ ಮೃದಂಗ ತುಬಟವೀ ರಣಾನಕಮುಖ್ಯನಾನಾವೀರವಣಕಿಗಳ 
ರಭಸದಲಿ ರಂಜಿಸಿದುದಾ ದುರ್ಗ (ತೊರರಾ- ೬-೭-೦೩): [ಸಂ.] 

ರಣಾನುರಾಗ (ನಂ). ೬ ರಣಹಂಬಲು : ವಿದ್ಯಾಧರಂ ಮುಂದೆ ನಡೆವ ನಳನ 
ಪಡೆಗೆ ರಣಾನುರಾಗದಿನಡ್ಡಂಬಂದು ನಿಲ್ವುದುಂ (ಶೂರರೂ. ೧೨-೩೬ 5) ; 
ಆ ನಿರಂತರಸರಳ ಸಾರವ ಸೋನೆ ಸದೆದುದು ಧರ್ಮಸುತನ ರಣಾನುರಾಗವ 
ತೊಳೆದುದು (ಕುವ್ಮಾಕ: 8-9೩). [ಸಂ.) 

ರಣಾರಂಪ " ರಣರಂಪ ' ನೋ. ¢ 

ರಣಾರಣಿ (ಗು): ಅತಿಭಯಂಕರವಾದ : ರಣಾರಣಿ ಯುದ್ಧವಾಡುತ್ತೇನೆ 
(ಉತ್‌: 46), ' ಹಣಾಹಣಿ ' ಹೋ. [ಆ ರಣ್ಯ] 

ರಣಾವನಿ (ನಾ). ಎರಣಭೂಮಿ : ರಕ್ತವರರಿ ಬೆದೆಗೂಂಸೆ ಸಾಲಿಡೆ 
ರಣಾವನಿತಲಮಿರ್ದುದಂಕುರಿತವಕಾದಮೊಲ್‌ (ಕಂಣರೂ. ೧೩-೪೯); ಪಾತಾಳ 
ದುತ್ತಮಸುವಸ್ತುಸಹಿತಂತರಿಸದೈದಿದಂ ಫಲುಗ:ಣಂ ಮಡಿದಿಹ ರಣಾವನಿಗೆ 
ಸಂಭ್ರಮದೊಳು (ಕೈಟರಾ: ೨೪-೪0). [ಸಂ.] 

ರಣಿಗ (ನಾ)- ಯುದ್ಧಮಾಡುವವನು : ಎತ್ತಿ ಬಂದರಿಯ ಬಲವನೋರ್ವನೆ 
ಪೊಕ್ಕು ಕತ್ತರಿಸುವೆನು ಶಿರಗಳ ಇತ್ತ ಪಾಲಿಸು ತಾಲಿಯನೆಂದು ರಣಿಗರ 
ಮುತ್ತ ನಂಜನು ಬಿನ್ನವಿಸೆ (ಕ್ಯಾತಕ, 0-೯). [ರಣ್ಯ 3. - ಇಗ] 

ರಣಿತ (ಗು). ೧: ಶಬ್ದಮಾಡುವ; ಧ್ವನಿಮಾಡುವ ; 
ಗಳೊಳ್‌ ರಳರವರಣಿತಮಣಿನೂಪೆರಂಗಳಂ ತುಡಿಸಿ (ಅರಿತ. ೭-೦೦೬ ವ). 
(ನಾ). ೨. ಧ್ವನಿ: ಶಬ್ದ : ನೂಪುರರಣಿತಕ್ಕೆಳಸಿ ಬರ್ಪಂಚೆವಿಂಡಿನಿಂಚರ 


ಪೆರ್ವೆಣಂ 


ಮೃದುಪದಂ 


ದೊಳಂ (ಗದತ: ೬); ಪಾಡ್ಯದ ರಣಿತವದ್ರಿಯನೊದೆದುದಃ 
(ಕುವ್ಮಾರ ೧೬). [ಸಂ.] 


ರಣೋರ್ವಿ (ನಾ). ರಣಭೂಮಿ; ಕಳ : ಅಪಹಾರತೂರ್ಯಮಂ ಪೊಯಿಸಿ 


ಪಡೆಗಳಿರಡುಂ ರಣೊ: ಂದಂ ತಂತಮ್ಮ ಪುರಕ್ಕೆ ಪೋದುವು (ಕಂಾಠೂ, 
೧೩-೦೦). (ಸಂ, ರಣೋರ್ವೀ 
ರತ (ಗು)- ೧- ಆಸಕ್ತ: ಮಗ್ಗ: ದ್ವಿಟ್ಟುರಧ್ವೆಂಸರೆತಕ್ರೋಧು . - . 
ರಕ್ಷಿಸುಗೆ ವಸುಧೆಯಂ ಯುದ್ಧರಃಗತ್ರಿಣೇತ್ರಂ (೬8ಎ: ೧-೩) ೨. ಸಂತೋಷ 
ಗೊಂಡ ; ತೃಪ್ತಿಗೊಂಡ. ೩. ಪ್ರೀತಿಸಿದ ; ಪ್ರೇಮಿಸಿದ. (ನಾ). 
೪. ತತ್ಪರತೆ ; ಧ್ಯಾನೆ : ಸತತ ಈತನೆ ಮಃಖ್ಯಗುರುವೆಂದು ತಿಳಿದು ಅವನ | 


೫೬೩ ರತಿ 

ರತದಲ್ಲಿ ಇಪ್ಪುಗೆ ವಜ್ರಪಂಜರ ಚರಣ (0ಕ್ಕೆ. ೨೬3). ೫. ಹರ್ಷ; 
ಸಂತೋಷ. ೬. ಸುರತ ; ಕೂಟ : “ರತಂ ಮೈಥುನಂ ಯಾಭಮೆನೆ 
ಕೂಟವುದು” (ಮಂಗಣ. ೯೭-೦೩) ; ನೆನೆದು ಮೊದಲಾದ ರತದನುವನೊಡ 


ಲೊಳ್‌ ಪುಳಕವನೆ ತಾಳ್ವ ತನ್ನೆಂಕದಚಲಸುತೆಯ ಮನವನಜಿಕಿದಪ್ಪಿ 
ಸಃ (8೫ರ: 6-1೬). [ಹಂ.] 
ರತಕೂಜಿತ (ನಾ). ಸುರತಧ್ವನಿ ; ಸೀತ್ಕಾರ-  [ಸಂ.] 


ರತಕೇಳಿ (ನಾ). ಸಂಭೋಗ ; ರತಿಕ್ರೀಡೆ : ರತಕೇಳಿರಾಗವನಿಶಂ ಸ್ಟ್ರೀಪುಂ 
ವ್ರಜಕ್ಕಲ್ಲಂ (೬ಗ೨- 3-4): [ಸಂ.] 

[ರತಕ್ರೀಡೆ (ನಾ).  ರತಕೇಳ : ತದದುತ್ಯಂಠತೆ , . - ಮೆಯ್ಮಾರದೆೊ 
ಳೈಂಬಿವಂ/ ದಿವಿಜಂ ಶ್ರೀಪ್ರಭೆಗಿತ್ತನಾಕೆ ದಿವಿಜಂಗಿತ್ತಳ್‌ ರತಿಕ್ರೀಡೆ 
ಯೊಳೀ (ಜಾತ್ರ: ೭೩೬). [ಸಂ. ರತಕ್ರೀಡಾ] 

ರತಖಿನ್ನ (ಗು). ಸುರತದಿಂದ ಬಳಲಿದ ; ಸಂಭೋಗದಿಂದ ಆಯಾಸ 
ಗೆ ರತಖನ್ನಕಿನ್ನರೀಸನ್ನತೆಯಂ ತಣ್ಮಲೆದು -ಕಳೆದು. ಸುಯ್ಕಿಂ 
ಸುರಭೀಕೃತಮಾಗುತ್ತುಂ ಪ್ರತ್ಕುಪಕೃತಿಪಡೆವುದು ತದುಪವನದ ಪಾವನ 
ಪನನೆಂ (ತಂತ್ರ ಫು- ೦೦-೪3). [ಸಂ-] 

ರತಜಲ (ನಾ). ಸಂಭೋಗದ್ರವ ; ಕಾಮಜಲ: ರತಿಸಮುಯದೊಳೆ 
೬ ೬ « ಶೆಂಖರವದ ಮಿತವೆನಿಸಲುಂಬಲ್ಬರತಜಲದ ಕೆಂಪನುಡುವತಿಚದುರಿ 
ನವಳೆ ಶಂಖಣಿ (ಕನನ. 3-೦೫). [ಸಂ. 

ರತದೀಪಿಕೆ (ನಾ). ರತಿಕಾಲದಲ್ಲಿ ಹತ್ತಿಸಿಟ್ಟ ಸಣ್ಣ ದೀಪ: ನಾಣ್ವಿ 
ತಲೆಯಂ ತೆಗೆವಂತಿರೆ ಬಾತ್ರಮಧ್ಯದೊಳ" ತೆಗೆದುಡುಗಿರ್ದುವೊಳ್ಳುಡಿಗಳೆಂ 
ರತದೀಪಿಕಿಗಳ? ನಿರಾಂತದೊಳ್‌ (0ನ: ೩-೧೧): [ಸಂ, ರತದೀಫಿಕಾ] 

ರತನಿ (ನಾ). ಮೊಳಕೈಯಿಂದ ಮುಚ್ಚಿದ ಅಂಗೈವರೆಗಿನ ಒಂದು 


ಅಳತೆ: ಏಳೋ ಎಂಟೋ ರತನಿಗಳ ಪ್ರಮಾಣದ ಸಲಗವು ಆಳಿಗೆ 
ಬರುವುದು (ಜಂದ್ಯತ. ೬೪)- [ < ಸಂ, ರತ್ನಿ] 
೫ |ರತಲು " ರಾತಲು' ನೋ. 


ರತಾಂತ (ನಾ). ಸುರತದ ಅಂತ್ಯ ; ಸಂಭೋಗದ ಕೊನೆ: ಮನ 
ದಜಃವಂ ಕಟಲ್ಲೂವ ರತಾಂತ ಸುಖೋದಯ ದಂದೆ ನಿದ್ರೆಯಂ ನೆನೆಯದೆ 
ಪೋದುವಂತವರ್ಗೆ ಚಿತ್ತಜ ಕೇಳಿಗಳಿಂದೆ ಪೊಟ್ಟುಗಳ್‌ (ಕಂರ್ರಫ್ಲಿ. ೬-4೫) ; 

ದೇಳ್ಳೆಯು. ತಳಿದಭಿಸಾರಿಕಾನಿಕರಮೊಬ್ಬದು. 

ಲೆಯೊಳ್‌ (೧೦೪. ೪-66) - [ಸಂ.] 

ರತಜಲ : ನೆರೆಯಲೈ ಷಷ್ಮಿಯೊಳ್‌ ಕೊಡನೊಡೆದಂತೆ: 

'ತಿಯರ್ಗೆ ರೆಕಾಂಬು ಮರ್ಮುದೊಳ್‌ (ಮತ್ಮವಿ, ೩-೦೬). 


ಸ 


[ಸಂ.] 

ರತಾರ್ತ (ನು)- ರತಿಕ್ರೀಡೆಯ ಬಯಕೆಯುಳ್ಳ ವ್ಯಕ್ತಿ : ಎಳಲತೆವನೆ 

88 | ಯೆನಿತೆನಿತುಂ . . . ಕೃತಕಾಚಳಮೆನಿತನಿತುಂ ರತುರ್ತರೆಳಸಿರೆ ರಯ್ಯಂ 
(ಫುತ್ಮಪ: ೨-೪೦) [ಸಂ,) 


ರತಾರ್ಥಿನಿ (ನಾ)- ಸಂಭೋಗದ ಬಯಕೆಯುಳ್ಳವಳು.: “ವೃಷಸ್ಕಂತೀ, 

ರತಾರ್ಥಿನೀ -- ಈ ೨ ಸುರೆತದಜಕಿಯವಳಿ” (ಹರಾಯು- ೮೦-೩೬೦). 
[ಸಂ. ರತಾರ್ಥಿನೀ] 

ರತಿ, (ನಾ). ೧: ಸಂತೋ ಆನಂದ ; ಹರ್ಷ: ವಿ. ಪ್ರೀತಿ; 
ಒಲವು ; ಆಸಕ್ತಿ : ಸಲ್ಲ ಲ್ಲಿ ನಿಮ್ಮಯ ಮೆಲ್ಲಡಿಗಳೆಂ ಪೂಜಿಸುವ 
ಸಂಘಲ್ಲಭಕ್ತಿಯನಿತ್ತು ಪರಿಪಾಲಿಸಿದೆ (ಸಥ. ೩೦-೬): ೩. ಹಂಬಲು; 
ವ್ಯಾಮೋಹ: ನಿಮ್ಮ ನೋಡಿ ನೋಡಿ ಮನದಲ್ಲಿ ರತಿ ಹುಟ್ಟಿ 

೯ವೆನ್ನ ಕಳೆಗಳು (8ನ. ೪೯೦) ; ಶೃತರಂಪಾನ್ಹಿತನಾ ಹಿಮಾಂಶು 

ರ ಗೋತ್ರಾರಿಯನ್ನಾಂಗನಾರತಿಯಿಂ ಕೀಚಕನಂ ಬಕಾರಿ ಮುಜ್‌ದಂ 

೪. ಬಯಕೆ; ಆಸೆ; ಇಚ್ಛೆ : ಅನುದಿನಂ ಬಪ್ಪೆ 


೪ 


ಷನ 
ಷನ 


ar): 


ರತ್ಮಿ 


ತೆಜಿದಿಂ ಪುಷ್ಪದ ರತಿಯಲಾ ಸಿದ್ಧತು: 
೫. ಕೂಟ ; ಸುರತ; ಸಂಭೋಗ: 
ಸುರತಂ: ಮೊಃಹನಂ . ಈ ೭ ಸುರತಂ” (ಶಾಯಿ - ೯೩-೪09) ; 
ಮನುಜಶ್ರ್ರೀಯ ಮೇಳನಲ್ಲಿ ಸುರೆನಾರಿಯರ ರತಿ (ಕುಠ್ಮಾಗ, ೦-3೦) ; 
ಸುಳಿಗಾಳಿ ನಿಲೆ ತೆರೆ ನಿಲುವಂತೆ ರತಿಯಾಟ ನಿಲೆ ನಿಂದುದೊಡನೆ ಮೈಯಾಟ 
(ಕರತ- 90-83). ಓ. ಮನ್ಮಥನ ಹೆಂಡತಿ : *ಇಚ್ಚೆಗಾ, 
(ಕರಾ: 96-09) ; ಸ್ಮರನ ಪೊಸೆಯಿಂದೆ ಪುದಿದಿರ್ದ ರತಿ: 


ನೆಯ್ತೆಂದು (ಸಿರ್ಕರಾ- 1-೬6): 


ಸಂವೇಶನಂ 


ಕರಮೆ  ಕಣ್ಣೆಸೆದಿರ್ದಳ್‌ (ಉರೂಸು: ೫4) ೭. 

ಹದಿನಾರು ಕಳೆಗಳಲ್ಲಿ ಆರನೆಯದು : “ಅಮೃತಾ . . ಎ 
ಕಾಮದಾಯಿನಿಯೆಂಬ ಪೋಡರಕಲಾಭರಿತನಾಗಿ (೧: ೨೦೪. ೮. 
[ಕಾವ್ಯವಿಇ] ಸ್ಮಾಯಿಭಾವಗಳಲ್ಲಿ ಒಂದು ; “ರತಿಯೆಂದರೆ ಸ್ತ್ರೀ 


ಪುರುಷುಗೆ ಪರಸ್ಪರವಾಗಿರತಕ್ಕ ಪ್ರೀತಿ” (ಉರ: ಆ) : “ರತಿಃ 
ಹಾಸ; . . - ಶಮ; ಈ ೯ ಸ್ಮಾಯಾಭಾವಂಗಳ್‌” (ತಲಾಯು- ೦೬-೯೦); 
ರತಿ ಹಾಸ. - . ರ; ಬ ಕ್ರಮದಿಂ ಶೈಂಗಾರಾದಿ ನವರಸಕ್ಕೆ ಬೀಜ 
ಭೂತುತಂ'ಗಳಂದ ಸ್ಥಾ ಯಾಭಾವಂ ಗಳೇ ದಕ್ಷಿಣುದಿನಾಯಕಹೃದಯದ್ಲಿ 
ಸ್ಮಾಯಿಯಾಗಿರ್ದು (೧ನೇಕ. ೨೨೭) ; ಮುಗಿಲ ಮಾರಿಗೆ ರಾಗರತಿಯ 
ನಂಜ ಏರಿತ್ತ (ಗಂ. ೬೪-೦). ೯. [ಛಂದ] ಅಂಶಗಣದಲ್ಲಿ ಒಂದು ; 
ಬ್ರಹ್ಮಗಣ : ಜಯಕೀರ್ತಿಯು 'ಬ್ರಹ್ಮೆ' 'ವಿಷ್ಣು' 'ರುದ್ರೆ' ಗಣಗಳ 
ಬದಲಾಗಿ "ರತಿ “ಮದನ” 'ಶರ' ಗಣಗಳ ಹೆಸರಿನಲ್ಲಿ ಲಕ್ಷಣ ಹೇಳಿದ್ದುನೆ 
(6ಂರೋಪಿ- ೦೩೨)- [ಸಂ.] 

ರತಿ, (ನಾ). `೧- ರತ್ನಗಳನ್ನು ತೂಗಲು ಬಳಸುವ ಗುಲಗಂಜಿ ಮತ್ತು 
ಅದರ ತೂಕ : ಹವಳಕ್ಕೆ ಕಣಜ ಮುತ್ತಿಗೆ ಚವೂ ಪಚ್ಚೆಗೆ ರತಿ ವಜ್ರಕ್ಕೆ 
ಮಂಜಾಡಿ . . . ಯಿವು ತೂಗಿ ಮಾರುಮಂತ ವಿವರಗಳು (ಈಾತ್ಮರ- ೭6). 
೨.ಹೊಳೆಪು; ಕಾಂತಿ; ಪ್ರಕಾಶ: ರತ್ನದ ಶಿಲೆಯೊಡೆದು ಪುಡಿ 
ಯಾದಲ್ಲಿ ರತಿಯೆಲ್ಲಿ ಅಡಗಿತ್ತೆಂಬುದನಜಃದಲ್ಲಿ ಪ್ರಾಣಲಿಂಗಿಯೆ ಪ್ರಾಣಲಿಂಗ 
ಸ್ಥಲ (ಕೋಮಾ. ೧೪-೫೬) ; ರತಿಯಿಂದ ರತ್ನ ಗತಿಯಿಂದ ವಾದ್ಯ 
(3ಕರ-ೆ: 5೬8-೬9); ರತಿಯೆಂಬುದೆ ಪ್ರಾಣ ಘಟವೆಂಬುದೆ ಕಲ್ಲು 
(39೦-2. 3೪0-0) ೩. (ಆಲಂ) ಸ್ವಲ್ಪ; ಇಂಚ : ನನಗೆ ರತಿ 
ಮಾತ್ರವೂ ದುಃಖವಾಗುವುದಿಲ್ಲ (ತುಳಸೀ. ೦೨೫). 

[+ ಹಿಂ. ರತ್ತೀ./ಮರಾ. ರತಿ, ರತೀ. /ಸಂ. ರಕ್ತಿಕಾ] 

ರತಿಕಲೆ. ರತಿಕಳೆ (ನಾ). ಕಾಮಕಲೆ ; 'ಶೈಂಗಾರಕಲೆ ; ರತಿಕಲಾ 
ಸುಪ್ರೌಢೆಯಲ್ಲದೆ ಸತಿಗೆ ರೂಪಿದ್ದೇನು (ಓಣ: ೬೪೫-೧೬). ರತಿಕಳೆ: 
ನಲ್ಲರೊಡನೊಂದಿ ಮಲಗಬರೆ ರಶಿಕಳಾಕೇಳಿಯಿಂದಂ . . . ಅಬಲೆಯರು. 


ಕಣ್ಣೆ ಸೆದರು (ಶತಳಾ- ೪-೩0): [ಸಂ. ರತಿಕಲಾ] 
ರತಿಕಳೆ " ರತಿಕಲೆ' ನೋ. 
ರತಿಕಾಂತ (ನಾ): ರತಿಯ ಗಂಡ; ಮನ್ಮಥ: ರತಿಕಾಂತನಸಿಯ 


ನುಣ್ಛೊಗರತಿಕಾಂತದ್ಮುತಿಯನಾಂತು ಚೆಲ್ವಿನೊಳಧಿಕಂ ಲತೆಯ ಮೊದಲ್ಲಿನೆ 
ರತಲೋಲತೆಯನಿನಂಗೀವುವವಳ ತೋಳ ಮೊಮಲ್ಲಳ್‌ (88. ೧9-40). 
[Xo] 

ರತಿಕಾತಿ (ನಾ). ಪ್ರೀತಿಯನ್ನುಂಟುಮಾಡುವವಳು: ಆ ರತಿಕಾತಿ 
ಯವಳ ಲೋಚನವೆಂಬಾಅಡಿವಲಗಳೆಯ್ದಂದು ನೀಜಿನ ನಿಜವದನಾಬುಜ 
ದೊಳು ಕಾಲೂಲ್‌ ನಿಂದುವು (ಶ್ರಥಂ2- ೩-೬). [ರತ್ಕಿ 4 - ಕಾತ್ಮಿ] 

ರತಿಕೇಳಿ (ನಾ). ಎ ರತಕೇಳಿ : ತೋಳ ಮೊದೆಲು ಪೊಕ್ಕುಳ ಮೊದಲು 
ಸ್ಮೂಲಜಘನಮಿವು ಪೇಳುವುದೇನ್‌ ರತಿಕೇಳಿಯೊಳಗೆ ಚುಂಬಿಪ ತಾಣಂ 
(8ನವ. ೭-೨೩). [ಸಂ, ರೆತಿಕೇಲಿ] 


ರತಿಕ್ರೀಡೆ (ನಾ). - ರತಕೇಳಿ ; ತದ್ವನಮಾಲೆ ರತಿಕ್ರೀಡೆಗೆ ಮನೋಜ್ಞ | 


10 


೭೫೬೪ 


ರತಿರಮಣ 

ಮನುಕೂಲಮುಚಿತಂ (ಫತ್ನತ್ಯ: ೩-೩0): ರತಿಕ್ರೀಡೆ ಎರಡು ಪ್ರಕಾರೆ. 
ಬಾಹ್ಯರತಿ ಅಭ್ಯಂತರ ರತಿ ಎಂದು (ಉನುಣ. ೨೨೦). [ಸಂ, ರಶಿಕ್ರೀಡಾ] 
ರತಿಗೆ (ನಾ)- ರತಿಕ್ರೀಡೆಯಲ್ಲಿ ಉಂಟಾದ ನಖಕ್ಷತ ಮುಂತಾದ 
ಗುರುತು: ತನ್ನ ಮೈಯೊಳಿಹ ರತಿಗಲೆಯ 'ಬಡದೆಲ್ಲದನು ತೋಟಾ ಸ್ವಪ್ನ 


ದಿರವಂ ಪೇಳೆ (ಫ್ರಾಢಣ. ೦೦-೪೪). [ರತಿ + ಕಲೈ] 


ರತಿಗಾರ (ನಾ)- ಪ್ರೀತಿಸುವವನು ; ಪ್ರಿಯ; ನಲ್ಲ: ನನ್ನ ಗಂಧದ 
ರತಿಗುರ ರುಮ್ಮಾಲೆಲ್ಲ ಪರಿಮಳೆ, ರಾಯ ಯಾವಾಗ ಬರುತ್ತೀರಿ ? 


(ಹರಾ: ೩೪)- [ರತಿ |. - ಗಾರ (೬. -ಕಾಜ)) 

ರತಿಗೃಹ (ನಾ). ೧. ವಿಲಾಸೆಗೃಹ. ೨. ಸೂಳೆಯ 
ಯೋನಿ. [ಸಂ.] 

ರತಿಗೆಡು (ಕ್ರಿ). ಆಸಕ್ತಿಯನ್ನು ಕಳೆದುಕೊಳ್ಳು ; 

ಮಾಡಿಕೊಂಡಲ್ಲಿ ರತಿಗೆಡದೆ. 


ಕ್ಷೇತ್ರವಾ: 


ಸದ್‌ವ್ರತಿಯ ಸಮತೆಗೆ ಪುರಜನಂ ವಿಸ್ಮಯವಿದೆನು 
ತಿರಲು (ಸಥ: ೩6-40): [ರತ್ತಿ 4 ಕೆಡ್ಕು) 

ರತಿಗೆಯ್‌, ರತಿಗೈ (ಕ್ರ). ಸಂಭೋಗಿಸು; ರತಿಕ್ರೀಡೆಯಾಡು : 
ಸೊಗಸಿದಡೆ ರತಿಗೆಯ್ದು ಸೊಕ್ಕಿದೆಡಗಲದೊಳೆಪೊಕ್ಕು (೧ಸು. ೪೨3-೦೫): 
ಶ್ಲೆಥೆ ಘನಂ ರತಿಗೆಯ್ಯಲತ್ಯುಚ್ಚರತಮೆನಿಸುವುದು (8ನನ: 9-49), ರತಿಗೈ : 
ಓರಂತೆ ವಿಟನೊಳು ಮಗ್ಗುಲ ರತಿಗೈವ ಮರಾಂಗನೆಯರೊಪ್ಬದರಂ 
(4950. 4-039). [ರತಿ 4 ಕಯ್‌] 

ರತಿಗೇಹ (ನಾ). ೧. ವಿಲಾಸಗೃಹ. ೨. ಸೂಳೆಯ ಮನೆ; ವೇಶ್ಯಾ 
ಸಹಃ ರತಿಗ್ಗೆಹಂ ಹಾಸುಮಂಚಂ . . . ಮಾಬ್ಕುಂ ವಿಟರ್ಗಭಿಮತಮಂ 
ಕಾಮಸಾಮ್ರಾಜ್ಯದೊಳ್ಳಂ (ಸೂಸು: ೨೪-೨) ; ಮಿಂಚುದ ರನ್ನಗನ್ನಡಿ 
ವಿಲೇಪನ ಚಂದನವಾರಿ ಗಿಂಡಿ ಲಾಮಂಚದ ವೀಜನಂ ಪಲಸರಂ ಪಡಗು ರತಿ 
ಗೇಹಮೊಪ್ಪೆಗುಂ (ಕುನ್ಮಂ, 00-4)- ೩. ಯೋನಿ. [10.) 

ರತಿಗೈ ` ರತಿಗೆಯ್‌ " ನೋ. 

ರತಿಗೊಡು (ಕ್ರಿ). ಎ ರತಿಗೆಯ್‌ ; ಪಿಡಿದೆರಡುಕೈಯೊಳಾ ತೊಡೆಯೆರಡ 
ನೊತ್ತಿ ರತಿಗೊಡಲದೇ ವೇಷ್ಟಿತಕರಣಂ (£5. 6-09). 

[ ತ್ಮಿ 4 ಕೊಡು ] 

ರತಿಕಲೆ ; ಚಂಚಲನೇತ್ರೆ ಚತುರೆ ರತಿತಂತ್ರಕುಶಲೆ 

೬. ವಂಗಿನಾಡ ಹೆಣ್ಣು [CPR 

[zo-] 

ರತಿಪ (ನಾ)- ರತಿಯ ಗಂಡ; ಮನ್ಮಥ : ಓರಂತೆ ರತಿಪನೆಸುವ ನಿಶಾತ 
ಮಾರ್ಗಣಹತಿಗೆ ಗುಜ್‌ಯಾದೆನು (೦೩4. ಓ). [2o.] 

ರತಿಪತಿ (ನಾ). ಇ ರತಿಪ : ರತಿಪತಿಗೆ ಮೂಲೋಕವಾವರಿಸುವ ರೂಪ್ಪೂ 
- ಇ 7 ಕೊಟ್ಟ ಗುರುಮೂರ್ತಿ (೫4೧: ೦-೧). [೫ಂ.] 

ರತಿಬಂಧ (ನಾ). ೧. ಇ ರಶಿಕಲೆ : ಕ್ರೀಡಾಬಂಧ ರತಿಬಂಧಾದಿಗಳಿಂ 
ಸಂಗೀತೆಸಾಹಿತ್ಯಾದಿ ವಿದ್ಯಾಗೋಹ್ಮಗಳರೆ ಮಲ್ಲಯುದ್ಧ ಲೀಲಾಯುದ್ಧಾದಿ 
ವಿಹಾರಗಳಿಂ (ನೇಕ. ೨೦೩). ೨. ಸಂಭೋಗದಲ್ಲಿ ಅನ್ಯೋನ್ಯ ಉಪ 
ಲಗ್ನದ ಬೇರೆ ಬೇರೆ ವಿಧ ; ಚಿತ್ರರತಿಗಳಲ್ಲಿ ಒಂದು ಪ್ರಕಾರ. [ಸಂ.] 

ರತಿಯೆಅ*್‌ಯ. (ನಾ). = ರಶಿಪ ; ಆ ರತಿಯೆಅ್‌ಯಂ ಪೂಜಿಪ ಕೆಂಗಲ್ಲ 
ರುಎನ ತೆಜನೆನೆ ಯುವತಿ ಕಲಾವತಿ ಸಿರಿಯಿಂದಾ ಲಕ್ಷ್ಮಿಗೆ ಸವತಿ 
(ಇಡುಳಾ- 3-೪6): [ರತ್ತಿ 4 ಎಜಕಿಯ ] 

ರತಿರಮಣ (ನಾ). -ರತಿಪ : ಅತಿನಿಬಿಷಂಗಳ್‌ . . . ರತಿರಮಣಕುಂಭಿ 
ಕುಂಭಾಕೈತಿಗಳ್‌ ಕಳೆಶೋಪಮಂಗಳೆವಳ ಕುಚಂಗಳ್‌ (ಗ0ಡು. 6-8) ; 
ರತಿರಮಣನತಿಮೋದದಿಂದೆಮ್ಮನೆಂದಗಲದಿರ್ಕೆ (145. ೨-೧). [ಸಂ.) 


ರತಿತಂತ್ರ (ನಾ). 
[20ne- 


wae): 


ರತಿರಸ 


ರತಿರಸ (ನಾ). ಕಾಮಾಸಕ್ತಿ : ನರಪೆಮುಖವಿಧುಬಿಂಬು ಸತಿಯ ಮನಃ 
ಕುಮುದಮನುರು ರತಿರಸವುಂ ಬಿಡದಲರ್ಚಿಸಿತ್ತು ನಿತಾಂತಂ (ಉಕ. 
೬-೫೨) ; ರತಿರೆಸದಿಂ ಸೊರ್ಕಿ ನಿಮಾಳಿತಲೋಚನಪಕ್ಷ್ಮದಿಂ ತೊದಳ್‌ 
ನುಡಿಯಿಂ ಸೂಯತಘರ್ಮಾಂಬುಗಳಿಂ ಮೂರ್ಛತೆಯಿಂ ತಾಳ್ಗೊಪ್ಪ 
ತಿರ್ದರು ದಂಪತಿ (ಜಪ. 0೬-0೨). [೫9] 


ರತಿರಹಸ್ಯ (ನಾ): ಕಾಮದ ಗುಟ್ಟು; ಶೃಂಗಾರ ರಹಸ್ಯ : ಸ್ಮೆರ 
ರಾಗೋದ್ರೇಕಂ ವೀತರಾಗನಿರ್ದೆಡೆಯೊಳೇಕೆ ಪುಟ್ಟುಗುಮೆನೆ ತತ್ವರತೆಯಿ 


ನಂತರ್ವತ್ನಿಯೊಳರಸನಪೇಕ್ಷಿಸನೆ ರತಿರಹಸ್ಫೋತ್ಸವಮುಂ (ಫ್ರತ್ಕಥಿ- ೪-00೪). 
[ಸಂ.] 

ರತಿರಾಗ (ನಾ). ಇ ರತಿರಸ ; ಮಾಗಿಯ ದಿವಸು ಘನರತಿರಾಗವನುತ್ತವದಿ 
ಮಾಡುಗೆ (ಕುಂತಿ. ೩-೫); ರತಿರಾಗಾಮೃತವಾರ್ಧಿಯೊಳತನುಕ್ರೀಡಾನಿಮಗ್ನೆ 
ಯಾದಂತೆ (ಫೃತ್ಮತ್ಯ: ೩-0೦೪). [Xo] 

ರತಿರಾಗಂಚೆಣು (ಕ್ರಿ). ಕಾವರಾಸಕ್ತಿಯನ್ನು ಹೊಂದು ; ಕಾಮಾತುರ 
ದಿಂದ ಕೂಡಿರು : ರತಿಉಗಂಬೆತ್ತಾ ಕಾಂತಂ ತೆಗೆದು ಬಿಗಿದು ತಳ್ಳೈಸೆ 
(mast: ೮-69) - [ ರತಿರಾಗ - ಪೆಜ್ಯು) 

ರತಿರಾಗಿ (ನಾ). ಸಂಭೋಗದಲ್ಲಿ ಆಸಕ್ತಿಯುಳ್ಳವನು ; ಸು 
ಯಿರುವವನು : ಉಜ್ವಲಯಶಂ ರತಿರಾಗಿ ಕಳಾವಿಭೂಷಣಂ. . - 
ಯೆಂದೆನಿಪಂದಜ್‌ ನಾಗದೀಕನೆಂ (ಮುತ್ಮರಿ- ೦೦-3). (ಸೆಂ. ರತಿರಾಗಿನ್‌] 


16 


ರತಿವೆರು (ಕ್ರಿ): ಸಂತೋಷವನ್ನು ಹೊಂದು: ಅನಂದಪಡು : 
ನರ್ತನದ ಸತಿಯರೇಳ್ತೆಂದು. - - ತಾಳಮರ್ದಳೆಯುಪಾಂಗಂ ವೀಣೆಯಂ | 36 
ಮುಖ್ಯಂಗಳನು ನುಡಿಸುತೇ ಜತೆಗೂಡಿ ಗಾನಸಂಗೀತಚೆಯದಿಂದೊಲಿದು 
ರತಿವೆತ್ತು ಭೂಪಾಳಿಯಂ ಪಡೆ (ತನತೋ- ೦೪-೩೦). 
ರತಿ 4 ಪೆರು (ಆ ಪೆಜ್ಮು) 1 
ರತಿಶಾಸ್ತ್ರ (ನಾ). ಕಾಮಶಾಸ್ತ್ರ : ಲೀಲೆಯಿಂ ರತಿರುಸ್ಟಮೂಲವಜಾದು 
(ಕನನ: 6-23). [ಸಂ.] ೩5 


ರತಿಶ್ರಾಂತಿ (ನಾ): ಸಂಭೋಗದಿಂದ ಉಂಟಾದ ಆಯಾಸ,- ದಣಿವು: 
ರತಿಶ್ರಾಂತಿನಿರ್ಯಲ್ಲಳನಾನಿಶ್ವಾಸಪುಷ್ಪಪ್ರಸರದಗುರುಸೌರಭ್ಯಸಂದೋಹಭಾರಾ 
ಕಳಿತಂ. . . ಗಂಧವಾಹೆಂ (ತಂಡ್ರಥಿ- 6-18): [ಸಂ.] 

ರತಿಸ್ಕ; (ಕ್ರಿ): ೧- ಗಮನಿಸು ; ಲಕ್ಷ ವಿಡು ; ನಿರ್ಮಳಮತಿಯನಂಗೀ 
ಕರಿಸಿ,ಲಕ್ಷ್ಮವ ರತಿಸುತಿಹುದಾವುಗಲು (ಸದ್ಮುರು: ೨-3): ವ. ಕೂಡು ; 

ೋಗಿಸು : ಗೋತ್ರದೊಳ್ಳುಟ್ಟಿರ್ದ ಸತಿಗಳ ನೇತ್ರದಿಂ ನೊ ರ 

ರತಿಸುವ ಮನುಜಮಾತ್ರನು ಮೂತ್ರರೋಗದಿ ಬಳಲಿ ಸಾಯುವನು 
(ನಂಗ. ೨೦) ; ಇಂದೀವರುಂಬಕ ನಿಂದಿಸದೆಮ್ಮಾನು ಮಂದಹಾಸದಿ ನೀನು 
ಹೊಂದಿ ರತಿಸಿಂದು (ಕರುತೆ. ೩9). [ರತ 4- - ಇಸ್ಟು] 

ರತಿಸ್ಕು (ಕ್ರಿ): ಮಾಡು ; ರಚಿಸು; ಮತ್ತೆ ಬಂದೊಮ್ಮೆ ಪೂಜೆಯ ರಶಿಸಿರೈ 
ಸಾಕಿಂದಿಗೆ (008: ೬೨-೬೪). [ ರಚಿಸು] 

ರತಿಸುಖ (ನಾ). ಸಂಭೋಗದ ಆನಂದ ; ಕೂಟದ ಸುಖ: ವಧುವುಂ 
ತಾನುಂ ರತಿಸುಖ ಮಧುಸೇ: ್ರರತ್ತ್ಯ, ಮೆೆಯ್ಮ ಆಿದಿರ್ವರ್‌ (ಕರರ. 

೧-೫): ತನ್ನುಶ್ರಯದೆ ರತಿಸುಖವನು ತಾನುಂಬ ಊಟವನು ಬೇಜ್‌ 
ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೆ (೨85 ೦೮). [ಸಂ.] 

ರತಿಸುಖವಡೆ (ಕ್ರಿ). ಸಂಭೋಗಸುಖವನ್ನು ಪಡೆ ; ಸುರತದ ಆನಂದ 
ವನ್ನು ಹೊಂದು: ಒಂದಿನ ಪರಮಸುಂದರಿಯೆನ್ನ ಕನಸಿನೊಳ್‌ ಸಂದಿಸಿ 
ರತಿಸುಖವಡೆದು ಅಂದಿನಿಂದವಳ ಕಾಣದೆ ವಿಧಹವನಾಂತು ಕಂದಿದೆ (ತೋಡತ. 
೩೦-೦೪), [ರತಿಸುಖ 4 ಪಡೈ] 

ರತಿಸೌಖ್ಯ (ನಾ). ರತಿಸುಖ: ಚುಂಬಿಸಿ ತೋಳ ಮೊದಲೊಳುಗುರ್ಗಳ 
ನೆಳೆಯೆ ಮೃದುವಪ್ಪ ರತಿಸೌಖ್ಯಮಂ ಪಡೆವರು (855. 6-೩9)... [ಸಂ.) 


30 


pS 


೭೫೬೫ 


ರತ್ತೂಡಿ 


ರತಿಸ್ರುತೆ (ನಾ) = ರತಜಲ : ಇದನು ಬೆರಳ್ಗಳ ಕಂಡು ಗೋಕುಲಗುಡಿಸೆ 
'ದ್ರವಿಷಳು ಮದನದ್ವಾರದ ಕಳೆಯು ಪದುಮದ ತೆರನು ರತಿಸ್ತುತೆಯೆ: 
ಪೆಸರದಕೆ (4ಕ್ಕೋ$. ೦೦-೬): [ಸಂ. ರತಿಸ್ರುತ] 

ರತಿಹೀನ (ನಾ). ರತಿಶಕ್ತಿಯಿಲ್ಲದವನು 
ಕುಬ್ಬಂ ಮತಿವಂತಂ : 


; ನಪುಂಸಕ : ರತಿಹೀನಂ ಪೆಟಿವಂ 
_ ೬ ಸತಿಯಂ ಕಾಯಲ್ಯತಿಶಿಷ್ಟಂ' (ಮುದಕಿ: 6-೩೪) - 
[ಸಂ,] 

ರತೀಧವ (ನಾ). -ರತಿಪ : ಆಧಾರಗೆಯ್ದು ಕುಳ್ಳಿರಗೊಟ್ಟು ಕೇಳ್ವ ರತೀಧವ 
ಬಂದ ಸುದ್ದಿಯನು (ಎ4೫: ೩-೫೨)- [ಸಂ.] 

ರತೀಶ (ನಾ): ಇ ರತಿಪ: ಘನವಿದುಳವ್ರತೀಂದ್ರರ ತಪೋವಿಪಿನಂ 
ಬಯಲಬ್ಬಿನಂ ರತೀಶನ ಚತುರಂಗಸೇನೆ ನಡೆದತ್ತು ಧರಿತ್ರಿಗೆ ಚಿತ್ರಮಪ್ಪಿನಂ 
(೧0ಕ- 6-0); ರತೀಶದ ತಂದೆಯಂ ಬಿದಿ ರವಿ ಶಿಖಗಳಂ ಭಜಿಸಿ ಕರ್ಮಕ್ಕೆ 
ತಂದೆ ನಿನ್ನೊಡಲಂ (0ಸಫ್ರ- ೩-6): [ಸಂ.] 

ರತುನ, ರನ್ನ (ನಾ). ೧. ವಜ್ರ; ಮಾಣಿಕ್ಯ ಮುಂತಾದ ಬಹುಬೆಲೆ 
ಯುಳ್ಳ ಹರಳು.- ಮಣಿ: ಪಂಚರತುನದೊಳೆ ನೆಜಸಿದ ಪಸರದಿಂ 
ತೋರಣಂಗಳೊಳ್‌ ತೊಡರ್ದ ತಿಸರದಿಂ (ಕಕ, ೩-೨೨ 606) ; ಕನಕಶಿಲೆ 
ಎನಿಸುವ ಪಾಷಾಣದಲ್ಲಿ ರತುನ ಪುಟ್ಟಿಲು (ಕೋಳಿ, ೨೬೩-೦೪) ; ಜಲಧಿ 
ತಲದ ರತುನದಂತೆ . . - ಹೊಳೆಹೊಳೆವುದು ಚಿತ್ತವು (04೧: 0೩-6)- 
ರನ್ನ; ೧. ನ್ನ ಪಟ್ಟವಣೆ ರನ್ನದ ಕನ್ನಡಿ (60ಪು. ೪-೩); 
ಸಾಣೆಯ ಮೇಲೆ ರನ್ನಗಳಿಟ್ಟು ವಂಸೆದೊಪ್ಪಗುಣಿಸಿ ಕುಡುದ ತೇಟಿಗರು 
(ಮೋಶತ: ೩-೨೬). ೨. ಕೆಂಪುಹರಳು ; 
ಕಿಸುಗೇ 
"ರನ್ನೆ' ಪರಾ. ೪. 'ಗದಾಯುದ್ಧ' ಮತ್ತು `ಅಜಿತನಾಥಪುರಾಣ' 
ಮುಂತಾದುವುಗಳನ್ನು ರಚಿಸಿದ ಕನ್ನಡದ ಒಬ್ಬ 
ಹೆಸರು: ಕವಿಚಕ್ರವರ್ತಿವೆಸರೇಂ ರನ್ನಂಗೆ ಮೆಯ್ದೆತ್ತುದೋ (ಕಂತೆ. 
ಫಣಿಪತಿಯೆ ಫಣಾರತ್ನಮುಮಂ ರನ್ನನ ಕೃತಿರತ್ವಮುಮಂ. ಪೇಟ್‌ 
ಪರೀಕ್ಷಿಪಂಗೆಂಟೆರ್ದೆಯೇ (ಗರಾಡು- ೧-೪೪). [<ಸಂ. ರತ್ನ] 

ರತುನದಾಲಿ, ರನ್ನದಾಳಿ (ನಾ). ರತ್ನವನ್ನು ಕುಂದಣಿಸಿದ ತಾಳಿ: 
ನೇವಳದ ನಾಯಕಿಗೆ ರತ:ನದಾಲಿ [೫ ರತ್ನದಾಳಿ, ರನ್ನದಾಳಿ]ಯ 
ರಾಜಹಂಸೆಗೆ ಮಾಗಾಯ್ಗಳ ಮುಗ್ಮೆಗೆ . . . ನಿಯಾಮಿಸಿ (ಗಿ. ೩-೪0 ನ). 
ರನ್ನದಾಳಿ : ನೇಸಜ ಬುಬಂ . - . ವಿಯತ್ತೆಂಬು ಸತಿಯ ರನ್ನದುಳಿಯ 
ಮೈಸಿರಿಯನೆ ಪೊ ಮಾಗಿಯೊಳ್‌ ಶೋಭಿಸುಗುಂ (ಉನ್ನಿ. ೪-೨3); 
ನುಣ್ಣೊರಲ್ಲೆ ಪಸದನಂಗೊಳಿಸಲ್‌ 


ಇ | 
ಮಾಣಿಕ್ಯ ನ `ಕೆಂಬರಲು ರನ್ನ 
ಬಿವು ರತ್ನುಭಿಧಾನಂ” (808. 8): ೩. ಶ್ರೇಷ್ಠವಾದುದು ; 


ರನ್ನದಾಳಿಯನಾಳಿಸಿಯುಂ , . . 
(seo. ox ಐ). [ರತುನ .. ತಲಿ] 
ರತೆ (ನಾ). ಸಂಭೋಗದಲ್ಲಿ ತೊಡಗಿರುವವಳು : * ರತೆಯೆನಲು 
ಸುರತೆಯಕ್ಕುಂ " (6ಂಗರಾ- ಚಂ. ರತಃ] 

ರತೋತ್ಯಂಕೆ (ನಾ). ಸಂಭೋಗದಲ್ಲಿ ಉತ್ಸುಕತೆಯುಳ್ಳವಳು ; 
ಕಾಮಾತುರೆ : ಕೋಮಲೆಯಂ ಕೋಟಿಚಟೂಕ್ತಿಯಿಂದೊಸೆಯಿಸುತ್ತಿರ್ದಂ 
ರೆತೋತ್ಯಂರೆ: [ಸಂ, ರತೋತ್ಯಂಠಾ] 


6-3). . 


ಯಂ (ಕಂವ್ರಫ. 6-೩4): 


ರತೋತ್ಸವ (ನಂ). ಸಂಭೋಗದ ಸಂಭ್ರಮ: ಮಿಕ್ಕಮಂಡನಂ. 
ಯುಂತಿಜನಕ್ಕದೇವುದೊ ರತೋತ್ಸವಳಿಹ್ನಮೆ ದಿವ್ಮಮಂಡನಂ (8ಗರ- 
09-000) ಅನವರತಂ ರತೋತ್ಸವದೊಳುಣ್ಮುವ ಘರ್ಮಜಲಂಗಳಿಂದೆ 


ಮುಜ್ಜನಮನತಿಪ್ರಿಯಾಧರಸು! ಧಾರಸಸೇವನೆಯಿಂದಮೂಟಮಂ..., ನೆನೆಯದೆ 
ಪೋದುದಂತವರ್ಗೆ ಚಿತ್ತಜಕೇಳಗಳಂದೆ ಪೊಟ್ಟುಗಳ್‌ (ತಂತ್ರ ಪು. ೬-೮೩) [ಸಂ.] 
ರತ್ತ (ನಾ). ಒಬ್ಬಾತನ ಹೆಸರು: ಶ್ರೀರತ್ತ (ಎಕೆ: 31, 10. 800): [?) 
ರತ್ತೂಡಿ (ನಾ). ಹಪ್ಪಳ ಮೊದಲಾದುವುಗಳನ್ನು ಲಟ್ಟಿಸುವ ಸಾಧನ ; 
ಲಟ್ಟಣಿಗೆ : ಹಪ್ಪಳ ಲಟ್ಟಿಸಬೈಕು. ರತ್ತೂಔಿನಿಲ್ಲಿ? (6). (7? 


ರತ್ನ 


ರತ್ನ (ನಾ). ೧. ವಜ್ರ, ಮಾಣಿಕ್ಯ, ಮರಕತ ಮುಂತಾದ ಬಹು 
ಬೆಲೆಯುಳ್ಳ ಮಣಿ ; ಅನರ್ಫ್ಯವಾದ ಹರಳು ; ವಾರಿಧಿ ಮೈದೆಗೆದರೆ. 
ರತ್ನಂಗಳು ಕಾಣಬಹುದು (04: ೪೦); ಕೆಲವು ಅಮೂಲ್ಯವಾದ ಹರಳು 
ಕಲ್ಲುಗಳು ಕಣಿಗಳಲ್ಲಿ ದೊರೆಯುತ್ತವೆ. ಅವುಗಳಿಗೆ ರತ್ನಗಳು ಅನ್ನುತ್ತಾರೆ 
(ಕು0ರಯ- ೪-0೬೯).೨. ಕೆಂಪುಹರಳು ; ಮಾಣಿಕ್ಕ : ಕೆಂಬರಲು ರನ್ನ 
ಸುಗಲ್ಲೆಂಬವು ರತ್ನಾಭಿಧಾನಂ ” (10. ೩ ಸ. ಅತ್ಯುತ್ತಮ 
ವಾದುದು ; ಶ್ರೇಷ್ಠವಾದುದು ; ಅಮೂಲ್ಯವಾದುದು : “ಮಣಿಯುಂ 


ರತ್ನತ್ರಯಂ ಭಂಸುರತರಮಿವು ರತ್ನಾಹ್ವಯಂ (ತಾವರೆ, 0೩3) 


( 
೪. ಸಮಾಸಗಳ ಕೊನೆಯಲ್ಲಿ ಶ್ರೇಷ್ಠ. ಪ್ರಮುಖ ಎಂಬರ್ಥವನ್ನು 
ಸ್ತ್ರೀರತ್ನ್ನ. ೫. |19 


ಕೊಡುವ ಒಂದು ಪದ ;ಉದಾ : ನಾಯಕರತ್ನ. 
ಕನ್ನಡದ ಒಬ್ಬ ಪ್ರಸಿದ್ಧಕವಿ; ರನ್ನ : ಶ್ರೀ ಕವಿರತ್ನ (ಬಕ 21-90; ಸು- 
9901); ವಾಗ್ದೇವಿಯ ಭಂಡಾರದ ಮ್ಹದ್ರಯನೊಡೆದೆಂ ಸಾರಸ್ವ್ಯತಮೆನಿಪ 
ಕವಿತೆಯೊಳ್‌ ಕವಿರತ್ನಂ (ಗಂಡು. ೨-೬೪) ; ನಯದಿಂ ಪುವನೊಲಲ್ಲು 
ನಿರ್ಮಿಸಿದ ಪೊನ್ನಂ ಪ್ರೀತಿಯಿಂ ಪೇಬ್ಜಿ ಭಕ್ತಿಯಿನಾ ರತ್ನಕವೀಶ್ವರಂ 
ಸಮೆದ ತತ್ಕಾವ್ಯತ್ರಯಕ್ಕಂ ಜಗತ್ತಯಮುಂ ಮುಂ ಬೆಲೆಯಾಗಿ 
ಪೋಯ್ತು (ಇದ್ರ ಫಿ ೬). ೬. [ಗಣಿತ]ಒಂಬತ್ತು ಎಂಬ ಸಂಖ್ಯೆಯ 
ಸಂಕೇತ: ರಸ ನುಟ್ಕುಂಗಂ ಗ್ರಹಣ- ಪ್ರೆಸೆತುಂ ನಿಧಿ ರತ್ನ ನವಮ 
ಮೊಂಭತ್ತೆನಿಕುಂ (ವೈಕಡಾ: ೪-೪). [ಸೂ.] 

ರತ್ನಕಂಕಣ (ನಾ). ರತ್ನ ಖಚಿತವಾದ ಬಳೆ,-ಕಡಗ: ದೇವಿಯ ವಿಗ್ರಹಕ್ಕೆ 
ಭಕ್ತರೊಬ್ಬರು ರತ್ನಕಂಕಣವನ್ನು ಅರ್ಪಿಸಿದ್ದಾರೆ (ಓ9). ೨. [ಸಾಮುದ್ರಿ] 
ಹಸ್ತದಲ್ಲಿರುವ ಒಂದು ರೇಖೆಯ ಹೆಸರು : ಮಣಿಬಂಧದಲ್ಲಿ ರೇಜಿಯಿ 
ರಲು ರತ್ನಕಂಕಣವೆಂದು ನಾರದಾದಿ ಯಸಿಗಳು ಹೇಳುವರಸಾಯುಂ. ೬೩-೨)- 

[ಜಂ.) 

ರತ್ನಕಂಬಲ, ರತ್ನಕಂಬಳ (ನಾ). ಬೆಲೆಬಾಳುವ ಕಂಬಳ ; ಆಮೂಲ್ಯ 
ವಾದ ಕಂಬಳಿ : ತನ್ನ ಬೆಳಗೆ ಬೆಳಗುರ್ಗಿದ ರತ್ನಕೆಂಬಲಮನಾ ಧರಿತ್ರೀ 
ವಲ್ಲಭಂ ಮುಹುಮರ್ಮುಹುರಾಲೋಕನಕುತೂಹಳಚಿತ್ತನಾಗಿ ವಿಸ್ಮಯಂ 
ಬಟ್ಟು, . . ನುಡಿದಂ (ತುಕುತೂ, 00-008 ಐ). ರತ್ನಕಂಬಳ ; ನಿನ್ನ 
ರತ್ನಕಂಬಳಮಂ ಪೊದೆದು ಮನೆಗೆ ವಂದೊಡೆ (ರಡ್ಡ್‌ ೩೯-೬೭); ಬಿಳಿದುದ 
ರತ್ನಕಂಬಳದಿಂದೆಯುಂ ಮಾಗಿ (ಊರ. 6೭-೨೭೩): 


[ಸಂ.] 
ರತ್ನಕಂಬಳ * ರತ್ನಕಂಬಲ ' ನೋ. 
ರತ್ನಕಂಬಳಿ " ರತ್ನಗಂಬಳಿ ' ನೋ. 
ರತ್ನಕನ್ನಡಿ (ನಾ)- ರತ್ನಖಚಿತನಾದ ಕನ್ನಡಿ ; ಒದುದಿನಂ ರತ್ನಕನ್ನಡಿ 
ಯೊಳ್‌ ಮೊಗಮಂ ನೊಡುವಾ?1ಳ Cue. we). 
[ತ್ನ 4 ಕನ್ನಡಿ 
ರತ್ನಕರ್ಮ (ನಾ): ರತ್ನಗಳನ್ನು ಸುವ ಕೆಲಸ : ಶಿಲಾಕರ್ಮ್ಮ: 
ರತ್ನಕರ್ಮ ಕಾಷ್ಟಕರ್ಮ್ಮ ಚಿತ್ರಕ: ಪತ್ರಕರ್ಮ ಪ್ರತಿಮುಲಕ್ಷಣ 
ಸಮಸ್ತಹಸ್ತೆಕುಶಳತೆಯುಳ್ಳ ವಿಶ್ವಕರ್ಮನಿರ್ಮಿತು (ಬಕ. 3೫(೩). ತೃತ್ತರಾ- 
೬೬-೧೦, 1116), [ ಸಂ. ರತ್ನಕವ J 
ರತ್ನಕುಂಡಲ (ನಾ)- ರತ್ನದ ಕರ್ಣಾಭರಣ ; ಮಣಿಕುಂಡಲ ; ಇವು 
ರತ್ನಕುಂಡಲಂ ಜಿತರವಿಮಂಡಳಮಿವು ತುಡಳೈ 
(ಅಂಪು. 0೨-00೭)- [ಸಂ.] 
ರತ್ನಗಂಧಿ (ನಾ). ಕೆಂಪು ಮತ್ತು ಹಳದಿಬಣ್ಣದ ಹೂವುಗಳನ್ನು 
ಬಿಡುವೆ ಒಂದು ಬಗೆಯ ಗಿಡ : ಲಕ್ಷ್ಮಿ. - - ರತ್ನ್ನಗಂಧಿಗಿಡದೆ ಬುಡದಲ್ಲಿ 


ಉಚ್ಚೆ ಹೊಯ್ದು ಬಿಟ್ಟಿದ್ದಾಳೆ! (ಉತರು. ೪೪); ಛತ್ರಿಯ ಹಾಗೆ 
ಹರಡಿಕೊಂಡಿರುವ ಛತ್ರಿಮರದ ಕೆಂಪುಬಣ್ಣದ ಹೂ. ಪಟ್ಟಣ: ಳಲ್ಲಿ 


೭೫೬೬ 


ಯೋಗ್ಯಮೆ ನಿನಗೆ | 


4s 


ರತ್ನಪಟ್ಟ 


ರತ್ನಗಂಧಿಹೂ ಎನ್ನುವುದು ಇದನ್ನೇ (ಕೋರೇರೇ. ೬೪). 
[ ಸಂ. ರತ್ನಗಂಧೀ ] 
ರತ್ನಗಂಬಳಿ. ರತ್ನಕಂಬಳಿ-(ನಾ). =ರತ್ನಕೆಂಬಲ : ಒರ್ವಂ ರುಂರಾವೇಗ 
ನಮೂಲ್ಯಮಪ್ಪ ರತ್ನಗಂಬಳಿಯಂ ಕೊಂಡು ಬಂದು (ಹಳ. 
8 ೦೦-೦೦೪ ನ); ಚಿನ್ನದ ಕಾಲ ಬೆಳ್ಳಿಯ ಕಾಲ ಮಂಚ ಸುವಣ್‌ದಡ್ಡಣಿ 
ಸುಪ್ಪತಿಗೆ ರನ್ನವಿಟ್ಟರ ರತ್ನಗಂಬಳಿ ತಲೆಗಿಂಬ ಹೊನ್ನಾಂಬರನಿತ್ತ ಮಗಗೆ 
(ನೋಹತ- 08-0೭); ರತ್ನಗಂಬಳಿಗುಣ -. ನಾನುವರ್ಣದಿಂದ ವಿಚಿತ್ರ. 
ವಾಗಿಯೂ, ಶಿ:ಸಹರವಾಗಿಯೂ ಕಂಬಳ ಶ್ರೇಷ್ಠ ವಾಗಿಯೂ. ಇರುವುದು 
(ಕಿ. ಎಟಿ ರತ್ನ! ಕಂಬಳಿ ; ರತ್ನಕಂಬಳಿಯಂ  ಪುಚಾರತಯರ 
ಕಯ್ಯಲಟ್ಟಿದಾಗಳ್‌ (ತುಳುವ. ೧೦-೦೦೦ ಈ; ರತ್ನಕಂಬಳಿಗಳನ್ನು ಹಾಸುವ 
ಹಾಗೆ ಭೃತ್ಯರಿಗುಡ್ಲಾ ವಸಿ (42m. ova). [ರತ್ನ 4 ಕಂಬಳಿ] 
ರತ್ನೆಗರ್ಭ (ನಾ) ೦- ರತ್ನಗಳನ್ನು ತನ್ನ ಬಸಿರಿನಲ್ಲಿ ಹೊಂದಿರುವುದು ; 
ಧರೆ ರತ್ನೆಗರ್ಭಮಾದುದು ಸುರರೆಲ್ಲಂ ಹರ್ಷಗರ್ಭರಾದರೀ (ಅಂತಿ: ೬-೨೬). 
೨. ತನ್ನೆ ಒಡಲಲ್ಲಿ ರತ್ನಗೆಳನ್ನುಳ್ಳುದು ; ಸಮುದ್ರ ; ದಡದಲ್ಲಿ 
ಕೂತು ಮಾನಮೇಷವೆಣಿಬವವನಿಗೆ ರತ್ನಗರ್ಭದ ಮಹತ್ವ ತಿಳಿಯಲು 
ಹೇಗೆ ಸಾಧ್ಯ (ಕೇನ್ಮಾ್‌ ೭). ೩. ಕುಬೇರ. [ಸಂ.] 
ರತ್ನಗರ್ಭೆ (ನಾ). ಹೊಟ್ಟೆಯಲ್ಲಿ ರತ್ನಗಳನ್ನು ಹೊಂದಿರುವವಳು; 
ಭೂಮಿ ; ವಸುಂಧರೆ: “ಭೂಃ... ರತ್ನಗರ್ಭಾ, ವಸುಂಧರಾ, 
ಧರಾ: ಆಧಾರು -. ಈ ೩೭ ಭೂಮಿಯ ಫೆಸರ್‌” (ಕಾಯು. ೨೬-೦): 
ಈ ರತ್ನಗರ್ಭೆಯೊಳ್‌ ಸೀತುರತ್ನಂ ಜನಿಸಿದ ಒಗೆಯೆಂತೆಂದುಮುಸಿರ್ವೆಂ 
(ಅರ್ಕುತ. ೩-49). [ಸಂ. ರತ್ನಗರ್ಭು] 
ರತ್ನತ್ರಯ (ನಾ): ೧: [ಜೈನ] ಮೋಕ್ಷವನ್ನು ಪಡೆಯಲು ಸಾಭನವಾದ 
ಸಮ್ಮಕ್‌ ದೃಷ್ಟಿ, ಸಮೃಕ್ಸ್‌ಜ್ಞಾನ ಮತ್ತು ಸಮ್ಮಕ್ಕಾರಿತ್ರ ಎಂಬ 
ಮೂರು ತ್ತ್ವ್ವಗಳು ; ನಾಗಶ್ರೀಯುಂ ಭುಕ್ತಪ್ರತ್ಕಾ ಖ್ಯಾನವಿಧಿಯಿಂ 
ರತ್ನತ್ರಯಮಂ ಸಾಭಿಸಿ ದೈವನಾಗಿ ಪುಟ್ಟಿದೊಳ್‌ (ಐಠ್ಮಾರಾ. ೨0-20) ; 
ಸಮ್ಮಗೃರ್ಶನ, ಸಮ್ಮಕ್‌ ಜ್ಞಾನ, ಸಮ್ಮಣ್ಚುರಿತ್ರ ವೆಂಬ ರತ್ನತ್ರಯವು ಮೋಕ್ಷ 
ಮೂರ್ಗವು (ಹಂಗಾ. ೮೭): ೨: [ಬೌದ್ಧ] ಬುದ್ಧ. ಧರ್ಮ ಮತ್ತು 
ಏಂಬ ಮೂರು ಅಂಗಗಳು : ಅವನು ರತ್ನತ್ರಯಗಳಿಗೆ ಶರಣು 
ಬಂದಟ್ಟೆರಿಂದ: ಮುಂದೆ ಅವನಿಗೆ ಒದಗಬೇಕಾಗಿದ್ದ ಆವೀಚೀನರಕ ಸದ್ಯಕ್ಕೆ 
ತೆಪ್ಲಿತು (ಜತ್ತುಮ. ೯0). ೩. ಕನ್ನಡದಲ್ಲಿ ಪ್ರಸಿದ್ಧರಾದ ಪಂಪ, 
ಪೊನ್ನ, 'ರನ್ನರೆಂಬ ಮೂರು ಜನ ಜೈನ ಕವಿಕ್ರೇಷ್ಠರು: ಕವಿ 
ಜರರೊಳ್‌ ರಕ್ಕತ್ರಯ ಪವಿತ್ರಮೆನೆ ನೆಗಬ್ಬ ಪಂಪನುಂ ಪೊನ್ನಿಗನುಂ 
ಕವಿಗಳ್‌ ಜಿಸಸಮಯ್ಯದೀಪಕರ್‌ (03g. 
ರಲ್ಲಿ ಪೊನ್ನಾನು ಎರಡನೆಯವನು (#ns. ೦೦೦). 
೫೨.3 


3ಡಿ: 
ನೆಡಿ : 


ಕವಿರತ್ನನುಮಾ ಮೂರ್‌ 


0346) ; ರತ್ನತ್ರಯ 


ಗತ್ನದರ್ಪಣ (ನಾ). « ರತ್ನ 
ದರ್ಶಣಕಾಂತಿಯನ್ನು 


ಆ ಕದಪುಗಳ ಕಾಂತಿಯು ರತ್ನ 
[70.] 


(ಸಾಂತ್ರಿ. ೨೬) 


(೧) 
(೧೫) ರತ್ನೆಧೇನುದಾನ (೧೬) ಮಹಾಭೂತ 
ಘಟದಾನ ; ಈ ಮೇರೆಗೆ ಪೋಡಶಮಹಾದಾನಗಳನ್ನು ... ಮಾಡಿ 
» 002). [Xo] 

೧. ಅಧಿಕಾರಸೂಚಕವಾಗಿ ಹಣೆಗೆ ಕಟ್ಟುವ ರತ್ನ 
ಖಚಿತವಾದ ಚಿನ್ನದ ಪಟ್ಟಿ; ಪರಧರ್ಮ ಕುಮುರಕನಂ ಕರೆಯಿಸಿ ರಾಜ್ಯಾ 
ಭಿಷೇಚನಂಗೆಯ್ಚು ಜಗದ್ಗುರು ಕಟ್ಟಿ ರತ್ನಪಟ್ಟಮನಿರದಿತ್ತಂ ತನ್ನೆ ಸರಳ 
ರಾಜ್ಯಶ್ರೀಯಂ (ಉಾರಪು. ೦೬-೩೪). ೨. [ಶಿಲ್ಪಶಾ] ರಾಜರೂ ದೇವತೆ 


ರತ್ನಪಡಿ 


ಗಳೂ ಧರಿಸುವ ಶಿರೋವೇಷ್ಟನಗಳಲ್ಲಿ ಒಂದು ಬಗೆ ; ಈ ಶಿರೋ 
ವೇಷ್ಟನಗಳಲ್ಲಿ ಜಟಾ,ಮೌಳಿ ಮುಂತಾದ ಹನ್ನೆರಡು ವಿಧಾನಗಳನ್ನು 
ಅನುಸರಿಸಂತ್ತಾರೆ. ಇವುಗಳಲ್ಲಿ " ಪಟ್ಟಿ' ಎಂಬುದು ಕೊನೆಯದು : 
ಇವುಗಳಲ್ಲಿ ಪಟ್ಟವೆಂಬುದು ಪತ್ರಪಟ್ಟ, ರತ್ನಪಟ್ಟ, ಪುಷ್ಪಪಟ್ಟ ಎಂದು 
ಮೂರು ಬಗೆಯಾಗಿದೆ (ಶತಂ, ೦). [ಸಂ.] 
ರತ್ನಪಡಿ (ನಾ). ೧. ರತ್ನಗಳನ್ನು ಕುಂದಣಿಸಿದುದು : "ರತ್ನಪಡಿನಗ' 
ಪರಾ. ೨. ರತ್ನಗಳನ್ನು ತೂಕ ಮಾಡಿ ಬೆಲೆಕಟ್ಟುವುದು. ೩. 
ರತ್ನಗಳನ್ನು ಮೆಟ್ಟಿರುವ ಒಡವೆ ಮುಂತಾದುವು : ಮಸಿಂಡವರು ತಮಗೆ. 
ಹಂಚಿಕೆಯಲ್ಲಿ ಖಂಡ ಒದವೆಯಲ್ಲಿ ಚಿನ್ನ. ಬೆಳ್ಳಿ, ರತ್ನಪಡಿ ಮೊದಲಾದ 
ಪಸ್ತುಗಳನ್ನು ಕೈಗೊಂಡು , , . ಹೋಗಿ (ಕಂ: ೮೭) ; ರತ್ನಪಡಿಯ 
ಆಭರಣಗಳೂ , . , ದೊರೆತಿವೆ (ಕಾರದ: ೩೬೪): [ರತ್ನ 2. ಪಡಿ? ] 
ರತ್ನಪಡಿನಗ (ನಾ). ರತ್ನಗಳನ್ನು ಕುಂದಣಿಸಿರುವ ಒಡವೆ : ದೊಡ್ಡ 
ಮುತ್ತಿನ ಮೂಗುತಿ ಮುಂತಾದ ರತ್ನಪಡಿನಗಗಳನ್ನು ಅಲಮೇಲಮ್ಮ ನವರು 
ಕೊಟ್ಟು (ಕ್ಕುನಾಸ್ತು. 06) : ದೇವರೆ ಉತ್ಸವಕಾಲದಲ್ಲಿ ಅಲಮೇಲಮ್ಮ 
ನವರು ತಮ್ಮ ರತ್ನಪಡನಗಗಳನ್ನು ಕೊಡುತ್ತಿದ್ದರು (ಓಡೆಕ. ೨೪). 
[ ರತ್ನಪಡಿ .,. ನನ್ಮ) 
ರತ್ನಪಡಿವರ್ತಕ (ನಾ). ರತ್ನಾಭರಣಗಳ ವ್ಯಾಪಾರಿ: ಈ ಪಟ್ಟಣದಲ್ಲಿ 
ವಿಷ್ಣುದಾಸನೆಂಬ ರತ್ನಪಡಿವರ್ತಕನಿದ್ದುನೆ (ಕಾಶ್ಮರು- wy). 
[ ರತ್ನಪಡಿ .. ವರ್ತಕ ] 
ರತ್ನಪಡಿದ್ಕಾಪಾರ (ನಾ): ರತ್ನದ ಆಭರಣಗಳನ್ನು ಮಾರುವುದು : 
ರತ್ನಖಚಿತವಾದ ಒಡವೆಗಳ ಮಾರುಟಿ ; ಅವರೆ ವಂಶದವರು 
ತಲತಲಾಂತರದಿಂದ ರತ್ನಪಡಿವ್ಕಾಪಾರ ಮಾಡುತ್ತಿದ್ದಾರೆ (649). 
[ ರತ್ನಪಡಿ + ವ್ಯಾಪಾರ ] 
ರತ್ನಪಡಿವ್ಯಾಪಾರಿ (ನಾ)- ಇ. ರತ್ನಪಡಿವರ್ತಕ : ಮುತ್ತಿನ ಗಲ್ಲಿ ರತ್ನ 
ಪಡಿವ್ಕಾಪಾರಿ ವರದಪ್ಪನಾಯಕನಿಗೆ ಅಪರೂಪಕ್ಕೊಂದು ಪುತ್ರರತ್ನ ಜನಿಸಿದೆ 
(ಹೇನುಕೂ ೭) ; ರಾಜರ ಮೇಲೆ ರಾಜರು ರತ್ನಪಡಿವ್ಯಾಪಾರಿಗಳಾದ 
ವೈಶ್ಯರಂತೆ ಬಗೆಬಗೆಯ ರತ್ನಗಳನ್ನು ತಂದು ತಂದು ಕಾಣಿಕೆ ಒಪ್ಪಿಸಿದರು 
(ವತ. ©) [ ರತ್ನಪಡಿ Nl ವ್ಯಾಪಾರಿ ] 
ರತ್ನ ಪಡಿಸಿಕೆ (ನಾ). ಒಂದು ಬಗೆಯ ರತ್ನದ ಆಭರಣ (2): 
ಚಾಮರಗಳು ಅಂದಿಗೆಗಳು ರತ್ನಪಡಿಸಿಕಿ ಮೊದಲ:ದ ಭೂಷಣಗಳಿಂದ 
ಭೂಷಿತವಾದ ವೈಷಭವಾಗಿ (ವರ. ೨0೬-0೪). [ ಇ ರತ್ನಪಡಿ ] 
ರತ್ನಪರೀಕ್ಷಕ (ನಾ). ರತ್ನಗಳ ಗುಣಮೋಷಗಳನ್ನು ಕಂಠಹಿಡಿಯು 
ವವನು: “ಬಗೆಯೆ ಮುಣಿಕಚಟ್ಟನೆಂದು ರತ್ನಪರೀಕ್ಷಕಗೆ 
(ಕಕ್ಕ: ೩೪) :. ರತ್ನಪರೀಕ್ಷಕ ಪಾಂ ಕ ೃತಿರತ್ನಪೆರೀಕ್ಷಕನೆನೆಂದು ಫಣಿಪತಿಯ 
ಫಣುರತ್ನಮುಮಂ ರನ್ನನ ಕೃತಿರತ್ನಮುಮಂ ಫೈಟು ಪರೀಕ್ಷಿಪಂಗೆಂ 
ಟೆರ್ಜೆಯೇ (ಗರಾಯು- ೦-೪೪): [ಸಂ] 
ರತ್ನಪರೀಕ್ಷೆ (ನಾ). ಚೌಷಷ್ಟಿಕಲೆಗಳಲ್ಲಿ ಒಂದು ; ರತ್ನಗಳ ಗುಣಾವ 


20 


30 


ಪ್‌ 


ಸಾವ: 


೨ ಉಪದೇಶಂಗೆಯ್ದಂ (6೦: 6-೬೦ ೪) ; ರತ್ನಪರೀಕ್ಷೆ, ಅಶ್ವಪರೀಕ್ಷಿ 
444 ವೈದ್ಯ ಮೊದಲಾದ ಅರವತ್ತುನಾಲ್ಕುಕಲೆಗಳಿಗೂ ಆಗಮ: 
ಆಶ್ರಯವಾಗಿದೆ (ಶಾರರ- ೭೦)- [ಸಂ. ರತ್ನಪರೀಕ್ಷಾ ] 
ರತ್ನಪ್ರಭೆ (ನಾ). ೧. ಮಣಿಯ ಕಾಂತಿ, ಪ್ರಕಾಶ. ೨. ಭೂಮಿ. 
೩. [ಜೈನ]ಒಂದು ನರಕದ ಹೆಸರು : ನೀಂ ನಿಜಾಯುರವಸಾನಮೊಳ್‌ 
ರತ್ನಪ್ರಭೆಯೆಂಬ ಮೊದಲ ನರಕದ ಪದಿಮೂಜುಮಿಂದ್ರಕಂಗಳೊಳಗೆ . . . 
ಪುಟ್ಟಿದೈ (ಕಾಂತಿವು. ೭.೮೩ 5). ; ಅಧೋಲೋಕದಲ್ಲಿ (೧) ರತ್ನಪ್ರಭೆ... 


40 


ಶಾಸ್ತ್ರವು 


೭೫೬೭ 


ರತ್ನಾರತಿ 


(೭) ಮಹಾತಮವ್ರಭೆ ಎಂದು ಏಳು ನರಕಗಳು ಇರುತ್ತವೆ (ಕೈನರ. 98). 
[ ಸಂ. ರತ್ನಪ್ರಭಾ] 
ರತ್ನಮತಲ್ಲಿಕೆ (ನಾ). ರತ್ನಗಳಲ್ಲಿ ಶ್ರೇಷ್ಠವಾದುದು ; ನಿಲ್ಲೆನುತನಂ 
ನಾಕ್ಷನ್ನೆ ೈದಿದನುಲ್ಲಸಿತತಚ್ಚೂಡರೆತ್ಸಮತಲ್ಲಿಕಾಗ್ರಹಣೈಕತತ್ಸರನಾಗಿ ಬೆಂಬಡದೆ 
(೩ಿರಾಗ- 00-3೯-೩6). [ ಸಂ. ರತ್ನಮತಲ್ಲಿಕಾ ] 
ರತ್ನಮಾಲೆ (ನಾ). ರತ್ನಗಳಿಂದ ಕೂಡಿದ ಸರ ; ಮಣಿಮಾಲೆ. 
[ ಸಂ. ರತ್ನಮಾಲಾ ) 
ರತ್ನಮುದ್ರಿಕೆ (ನಾ). ರತ್ನಐಚಿತವಾದ ಉಂಗುರ ; ತನ್ನ ಬೆರಲೊಳ 
ರ್ದನರ್ಫ್ಯಮಪ್ಪ ರತ್ನಮುದ್ರಿಕೆಯಂ ಪಿಡಿದಿರಿಮೆ:ದು ಕೊಟ್ಟೂ (ಸುಳು. 
8-8 ನ) ; ಸರಳವಾದ ಬೆರಳುಗಳಲ್ಲಿ ರತ್ನಮುದ್ರಿಕೆಯು ಕಂಗೊಳಿಸುತ್ತದೆ. 
(ಮಂಜುಳ. ೨೦), [ ಸಂ. ರತ್ನಮುದ್ರಿಕಾ ) 
ರತ್ನವಾವುಡ (ನಾ). ರತ್ನಗಳನ್ನು ಅಳವಡಿಸಿದ ಬಟ್ಟೆ: ಸಿಂಗಾಡಿಗಳ 
ಸರಳ ಹೊಜಿಯ ಮೊಗರಂಬುಗಳ ಪೊಂಗೆಜ್ಜೆಗಳ ರತ್ನವಾವುಡದ ... 
ರುಪುತರ್‌ ನಡೆಗೊಂಡರು (804. ೪೦-೫0): [ರತ್ನ - ಪಾವುಡ್ಕ ] 
ರತ್ನ ಶಿಲೆ (ನಾ). ರತ್ನದ (ದೊಡ್ಡ) ಹರಳು: “ ರತ್ನಶಿಲೆಯನಲ್‌ 


ಮಣಿಶಿಲೆಯು ” (ಮಂಗರಾ- ೩೦-೬) ; ಚಿಮ್ಮಿದುಡು ಜಿಂಕೆಮರಿಯೊಂದ? 
» * » ತಿರಿಕೆವಣೆಯಿಂ ಪಳಂಚುವ ರತ್ನಶಿಲೆಯಂತೆ. (333 on- ೩-೭೪). 
[ ಸಂ. ರತ್ನಶಿಲಾ ] 
ರತ್ನಸಂಬಳಿಗೆ (ನಾ). ರತ್ನಖಚಿತವಾದ ಕರಂಡಕ : ಧವಳಸರೋಜಾಕ್ಷ 
ತಾನಲ್ಲದನ್ಮರೊಳ್‌ ಜವಳಾಗದಂತೆ ವೈಸಿಕದ ಕೆದಳವ ಕುಡುವಂತೆ ರತ್ನ 
ಸಂಬಳಿಗೆದಾಳ್ವೆವಳಿರ್ದಳತಿಸದನ್ಮುದದಿ (ಶತ. ಇ. ೩). 
[ ರತ್ನ 4 ಸಂಬಳಿಗೆ ] 
ರತ್ನಸಾನು (ನಾ). ಮೇರುಪರ್ವತ ; *' ಮೇರುಃ , , 


ರತ್ನಸೌನ, 
ಸುರಾಲಯಃ . ೫ 


ಮೇರುಸರ್ವತದ ಹೆಸರುಗಳು ” (20s. 3). 
[೩ಂ.] 

ರತ್ನಾಂಗುಳೀಯ (ನು). ಇ. ರತ್ನಮುದ್ರಿಕೆ ; ಸುಬಳಮಹೀನಾಥನ 
ಕಯ್ಯ ಬೆರಲ ರತ್ನಾಂಗುಳೀಯಮಂ ಮಜಿವೆಯೊಳತ್ತ ಬಿಸುಟ್ಟು (ತುಳುವ. 
೬-೦೨). [ ಸಂ. ರತ್ನಾಂಗುಲೀಯ ] 

ರತ್ನಾಯುಳಿ (ನಾ). ಒಂದು ಬೊಗಸೆ ತುಂಬುವಷ್ಟು ರತ್ನ: ನೆತ್ತರ 
ವೆರಸಿ ಪರೆದ ಮುತ್ತುಗಳು ತನ್ನ ಬರವಿಂಗೆ ವನದೇವತೆಯಿಟ್ಟ ರತ್ನಾಂ 
ಜುಳಿಗಳಂತಿರೆ ಕಂಡು ಕಂಡು ಹಾರೈಸುತ್ತೆಂ (ನೂಣರ. 06-34). 

ಔಸಂ. ರತ್ನಾಜ್ವಿ 

ರತ್ನಾಕರ (ನಾ). ರತ್ನಳಿಗೆ ಆಶ್ರಯವಾದುದು ; ಸಮುದ್ರ : 
ರೆನ್ನಾಕರಃ - . . ಸಮುದ್ರಃ _ ಈ ೧೨ ಸಮುದ್ರಂ ” (ಶರಾಯು, 
೦೦೬-೩೦) ನ ಈ ರೆತ್ನುಕರದೊಳ್‌ ಪುತ್ರಿಕಿಯೆನೆ ಬಟ್ಟಳಿಂತು ಬಾಟ್ವುದೆ 
ಚೋದೃಂ (ಕಂರಾ- ೨ ೩೬) ; ಜಗತೀದಲಯದವಮಲಸೌಭಾಗ್ಯರತ್ಲಾಕರಂ 
ಪೆರ್ಚನಿಂ ಮೇರೆವರಿಯೆ (5೫: 0-೧): [ಸಂ] 

ರತ್ನಾತಪ (ನಾ). ೧. ರತ್ನದ ಕಾಂತಿ ; ರಃ ಪ್ರಭೆ. ೨. ರತ್ನಕಾಂತಿ 
ಯಿಂದ ಶೋಭಿಸುವಂಥದು : ಮಣಿಸ್ರಭಾಪ್ರೇಂಬತ ರಫ್ಯಾಮಂಡ 
ನಮಂ ಕಂಡಂ ಶ್ರೀಮಂಟಪಮಂ ವಿಚಿತ್ರರತ್ನಾತಪಮಂ (83ರಂಪೂ- 0೧೦೨). 

[ಸಂ. ] 

ರತ್ನಾರತಿ (ನಾ). ತಟ್ಟೆಯಲ್ಲಿ ರತ್ನಗಳನ್ನು ತುಂಬಿ ಮಾಡುವ ಆರತಿ : 
ತುಳುಕಿದವು. ರತ್ನಾರತಿಯ ಬೆಳಕುಗಳು (ಕುಪ್ಕಾರ್ರೋ, ಓ02- ಶಂ. 360) ; 
ಪಸುರ್ಗೂಳ ಹರಿವಾಣಗಳೊಳು ತುಂಬಿ ರಂಜಸುವ ರತ್ನುರತಿವೆಳಗಿ ಸಂ 
ಪಟ್ಟುವಳಿ ಚಿತ್ರವಸ್ತ್ರವ ನಿವಳಿಸಿದರಚುತನಂಥಿ ಗಳಲಿ (ನೋಡತ. ೪೨-೨೭), 

[ರತ್ನ + ಆರತ್ಮಿ ] 


ರತ್ನಾವಳಿ 


ರತ್ನಾವಳಿ (ನಾ). ೧. ಮುತ್ತಿನ ಹಾರ. ೨. ಶ್ರೀ ಹರ್ಷಕವಿಯು ರಚಿಸಿದ 
ಒಂದು ಪ್ರಸಿದ್ಧ ಸಂಸ್ಕೃತನಾಟಕ. ೩. [ಜೈನ] ಮೂವತ್ತು 
ಉಪವಾಸಗಳು ಮತ್ತು ಹತ್ತು ಪುರಣೆಗಳನ್ನೊಳಗೊಂಡ ಒಂದು 
ವ್ರತ: ಪದ್ಮಾವತಿ ಎಂಬ ಕಂತಿಯರ ಬಳಿಯೊಳ್‌ ರೆತ್ನಾವಳಿಯೆಂಬ 
ವ್ರತದಂ ಮಾಡಿ ಆಯುರಂತೃದೊರ್‌ ತನುವಂ ತ್ಯಜಿಸಿ (ಕ್ಷರುತ. ೬-40). 
[ಸಂ. ರತ್ನಾವಲೀ ] 
= ರತ್ನಾವಳಿ ೩ ; 
ವತ್ಯುರ್ಯಕು ಪಾದಮೂಲದೊರ್ಳ ಪಾಲಿಸಿದ ರತ್ನಾವಳಿ: 
ಕಲ್ಪದೊಳೀ ಪ್ರಶೀಂದ್ರಪದವಿಯಂ 
ಪ್ರಭುವತಿಯುಂ . . ರತ್ನುವಳಿತಪದೊಳ್ಳೆಗಟ್ಟು ಅಚ್ಮುತಕಲ್ಪದೊಳು. 
ಪ್ರತೀಂದ್ರನಾದೋಂ (ತವೂಪು: 30): [ಆ ಸಂ. ರತ್ನ್ನಿದಲೀತಪ]) 
ರತ್ನ (ನಾ). ಉದ್ದವನ್ನು ಅಳೆಯುವ ಒಂದು ಮಾನ ; ಮೊಳಕೆಯ 
ತುದಿಯಿಂದ ಮುಚ್ಚಿದ ಅಂಗೈವರೆಗಿನ ಅಳತೆ: “ಒಡಕಿಯ್ದಿದ 
ಮೊಟನಂ ರತ್ನಿಯೆಂಬುದು” (ಶಾಡುುಂ- 65-863); ದ್ವಾವಿಂಶತಿಸಾಗರೋಪ 
ವರಾಯುಷ್ಯನುಂ ತ್ರಿರತ್ನಿ ಪ್ರವಾಣೋತ್ಸೇಧನುಂ. . . . ಆಗಿ (ಕಾಕ 
ಅಪ್ಪರ್‌ 


ರತ್ನುವಳಿತಪ ( ಪ್ರಭಾವತಿಯುಂ ಪದ್ಮಾ 
ದೊಳಚ್ಮುತ 


(ಅಂಕ: ೬3೮ರ): 


ಪಚಿದರ 


(ಸುಕುತೂ- 00-48 ವ): " ಅರತ್ನಿ' ಹೋ 
ರತ್ಯಂಗ (ನಂ). ಜನನೇಂದ್ರಿಯ ; ಗುಹ್ಯಾಂಗ: | 
ರತ್ಯಕ್ಷಿತಿ (ನಾ). ಒಂದು ಸಂವತ್ಸರದ ಹೆಸರು; ರಕ್ತಾಕ್ಷಿ: ರತ್ಮಕ್ಷಿತಿ 


[ಸಂ.) 

ಕಿ 
ಯಮ್ಮ ವರಿಷಾ ಪ್ರವರ್ತಿಸೆ (1993: ೫%, 03-೪; 904)- 

[ p ಇದು "ರಕ್ತಾಕ್ಷಿ" ಎಂಬುದರೆ ಅಪಲಿಖಿತ ] 


ರಥ (ನಾ): ೧. ; ವುಹನ ;  “ಅನಃ, ಶತಾಂಗು, ಶಕ . . .| 
ಕೂಬರೀ - ಈ ₹ ರಥಂ” (ಹಾಯು: ೩೩-೨೯೦). ೨. ಉತ್ಸವದಲ್ಲಿ 
ದೇವತಾವಿಗ್ರಹವನ್ನು ಕೂರಿಸಿ ಮೆರವಣಿಗೆ ಮಾಡುವ 
ಬಂಡಿ; ತೇರು: ರಥ ಎಳೆದು ಪುಣ್ಯ ಪಡೆಯಲಿಕ್ಕೆ ಜನರು "ಹ 


ಏಳುವದು ಬೀಳುವದನ್ನು ಕೂಡ ಲಕ್ಷಿಸದೆ. , . ರಥದ ಕಡೆಗೆ ಧಾವಿಸಿದರು 
(ಕೊಸ. ೨೦೬) ಈ ತೊಟ್ಟಿಲಿನ ಭಾರ ತಡೆಯಲಿಕ್ಕೆ ಕೋಟೇಶ್ವರದ 
ರಥದ ಮಿಣಿಯೇ ಬೇಕು (ಶುಕತು. ೧೨೦). “ರಥೋತ್ಸವ” ಪರಾ. 
೩. ಒಂದು ಬಗೆಯ ಯುದ್ಧಸಾಧನ ; ಚತುರಂಗಸೈನ್ಶದಲ್ಲಿ ಒಂದು: 
ಪೊಸಮಸೆಯಂಬುಗಳ? ದೆಸೆಗಳಂ ಮಸುಳ್ವನ್ನೆಗವೆ: ಸ) ಪಾಯಿಸುವ 
ರಿಥುಗಳ್‌ ರೆಥಮಿಲ್ಲದೆಯುಂ" ಜಂಘಾರಥದಿಂದೆ 
೬. ಪೃಥಿವೀಪತಿ ತಾನೆ ಕಾದಲುದ್ಯತನಾದಂ (ಗದಾಡಿ, ೬-೬) ; 

ರಥ ಮುಲ್‌ದುವೈನೂಜು ತತ್ಸುರಥಿಗಳಳಿದುದು ನೂಲು (ಕುವ್ಮಾಗ- ೦-೦೨), 
೪. ಒಡಲು; ದೇಹ. ೫. ದೇಹದ ಒಂದು ಅಂಗ, _ ಭಾಗ. 
೬. ಅನಂದ ; ಸಂತೋಷ. ೭. [ಕಾವ್ಯಮಾ] ಚಿತ್ರಕಾವ್ಮಬಂಧ | 
ಗಳಲ್ಲಿ ಒಂದು : ರಥದ ಆಕಾರದಲ್ಲಿ ಬರೆಯುವ ಒಂದು ಪದ್ಮಬಂಧ: | 
ಶರಶೂಲಜಾಪಚಕ್ರಾಸಿರೂಪಮಿಭ ರಥ ತುರಂಗವದಗತಪಾಠಂ ಮುರಜಂ 
ಗೋಮೂತ್ರಿಕೆ ಪ್ರಷ್ಯರಮರ್ಥಭ್ರಮಣ ಸರ್ವತೋಭದ್ರಂಗಳ್‌ (೫ರ್ಯಾವ: 
೫೬). ೮. (ವಾಸ್ತು ] ಶಿಲ್ಪದಲ್ಲಿ ಒಂದು ಬಗೆ : ರಥದ ಆಕಾರದಲ್ಲಿ 
ಕಟ್ಟಿದ ಒಂದು ಕಟ್ಟಡ : ಒಂದೇ ಬಂಡಿಯಲ್ಲಿ ಕೊರೆದ ದೇವಾಲಯ 
ಗಳು, ಇವುಗಳನ್ನು "ರಥ' ಮೆದು ಕರೆಯುವುದುಂಟು (ಕಾರರ- ೪). 
೯. [ಗಣಿತ]ಇಪ್ಪತ್ತೊಂಬತ್ತು ಅಂಕಿಗಳಿರುವ ಒಂದು ದೊಡ್ಡ 
ಸಂಖ್ಯೆ: ಎಕ್ಕಂ, ದಾಹು, , , ರಥ, ಮಹಾರಥ . . , ಪರಿಮಿತ, 
ಮಹಾಪರಿಮಿತ ಈ ೪೦ ಸ್ಥಾನದ ಉಗ್ಗಡಣೆ (ಕೃತಕಾ. ೮-೨). [ಸಂ.] 
ರಥಂತರ (ನಾ). ಶಿವನನ್ನು ಸ್ತೋತ್ರ ಮಾಡುವ ಸಾಮವೇದದ 
ಒಂದು ಭಾಗ: ಚತುರ್ಮುಖದಿಂ ರುದ್ರಸೂಕ್ತ ರಥಂತರಾಣ 


(ಶಂಕಥಾ, ೦-೬೫); 


೭೫೬೮ 


ಲ 


10 


20 


55 


40 


45 


ರಥದ್ರು 


ಮಂತ್ರವನೋದುವಬ್ಬಭವನಾ. . *ಪೆಂಪನಾಳ್ಳು ($080: 0-೭೯ 2); ಆತನು 
ನಸುನಕ್ಕು, ರಥಂತರಸಾಮವನ್ನು ಹಾಡುತ್ತಾನೆ(ತಶರಾ, 21, 0%೬೦)-[ಸಂ.] 
ರಥಕಟ್ಟೆ (ನಾ). ರಥಗಳ ಸಮೂಹ: “ ರಥ[ಸಮದಾಯಂ] ರಥ್ಮಾ 
ರಥಕಟ್ಟಾಭಿಖ್ಯಮೆಂದು ತೆಟ್‌ಸಲ್ಲಲವಂ'” (ಪ್ರಾ. 
[ಸಂ. ರಥಕಟ್ಕಾ] 
ರಥಕಡ್ಯ (ನಾ). =.ರಥಕಟ್ಟೆ: '*ರಥ್ಕಾ: ರಥಕಡ್ಕಾ. ೨ ರಥವ್ರಜೆ. ರಥಸಮೂ 
ಹಕ್ಕಿ ಹೆಸರುಗಳು” ( ಸಿಪ್ಯಾತಿ" ೨1 ವಾಜವರ್ಗವ ಪರ್ವಿಂ ರಥಕಡ್ಕದೊ 
ಡೃಣದಿನೊಳ್ಳುಳೋಳಿಯಿಂ ಇ ಚಕ್ರಮೇನೊಪ್ಪಿ: ತೋ (ಫ್ರತೃಶು- 
* ನೈಪನು ಮಂದಿ ಕುದುರೆ ಗಜ ರಥೆಕಡ್ಕಂಗಳ 
ಸಂದಣಿಯೊಳು ಸೊಬಗಿಂದ (ಗೋನುಕೇ- 90-೦0: [ಸಂ, ರಥಕಡ್ಯಾ] 
ರಥಕಲ್ಪ (ನಾ). ರಥವನ್ನು ನಡೆಸುವ ಸಾಮರ್ಥ್ಯ : ರಥಕಲ್ಪಮೆಂಬ;ದು 
'ಲೃಂಗೊಡವುಟ್ಟಿದುದು (ಶಂತಳಾ* 03-004 ಐ), [ಸಂ] 
ರಥಕಾರ (ನು). ೧. ರಥ: ನ್ನು ಮಾಡುವವನು ; ಬಡಗಿ ; “ತ್ವಷ್ಟಾ. 
ರಥಕಾರಃ, ವರ್ಧಕೀ - ಈ ೫ ಬಡಗಿ” (ಹಂಡು. ೬-೫46) ೨. ರಥ 


1-40): 


ವನ ನ್ನ್ನ ನಡೆಸುವವನು; ಸಾರಥಿ : ನಡೆಸುವ ರಥಕಾರ ಪೋಗಲಾ ರಥ 
ವುಯೆಡೆಯೊಳು. ವಂತೆ (ತಂತ್ರಸಾಂ- 33-03). [ಸಂ.] 
ರಥಗುಪ್ತಿ (ನಾ 2 ನಿದ್ಧಸಮಯದಲ್ಲಿ ಸಂಘಟನೆಯಿಂದ ತಪ್ಪಿಸಿ 


ಕೊಳ್ಳಲು ರಥದ ಸುತ್ತಲೂ ರಚಿಸುವ ಲೋಹ ಅಥವಾ ಮರದ 
ಕಟಕಟೆ : ``ರಥಗುಪ್ತಿ- ಪರೂಥ ಎಂದು ಭೂಳುಮಣಕ್ಕೆ ಕಂಬುಗೆ ಎಂದೂ 
. [೫೦] 

'ಕಟ್ಟುವಂಜರಂ ರಥಗೋಪಮಕ್ಕು` 


ರಥಗೋಪನ (ನಂ). ರಥೆಗುಪ್ತಿ : “'ವರೂಥಃ. ರಥಗೋಪನಂ-ಈ 
೨ ರಥಬ ಕಟ್ಟುವಂಜರ'' (ತರಾಯು. ೩೫-೨೯೩): [ಸಂ.] 
ರಥಚಕ್ರ (ನಾ). ೧: ರಥದ ಚಕ್ರ ; ಬುಡಿಯ ಗಾಲಿ : ಧನಾದಿ ಸಂಪತ್ತು 
ಗಳು ರಥಚಕ್ರವಂತೆ ಒಂದೆಡೆ ಸ್ಕಿರಮುಗಿ ನಿಲ್ಲದೆ ಒಬ್ಬ ನಿಂದ ಮತ್ತೊಬ್ಬನಿಗೆ 
ಹೋಗಿ ಸೇರುತ್ತದೆ (ಹಕಾರ: ೩೦೭)- ಪಿ. [ನಾಟ] ಒಂದು 
ರು ಭೌಮಚಾಗಿ ; ಐ ಚತುರಸ್ರಸ್ಥಾನಕದಿಂದ pe 
ನಿಂತುಕೊಂಡು ಮುಂದಕ್ಕೂ ಹಿಂದಕ್ಕೂ ಚಲಿಸುವುದು”(ಉಕ್ಕಕಾ. ೩30 
ಗೆಯ್ಬನುವಾರ) : ಎಸೆದ ರಥಚಕ್ರಮೊಳ್ಳಿಂ ಮಿಸುಪ ಪರುವೃತ್ತತಲಮದುಂ 
ಸಸಿಮುಖಿ ತಿರ್ಯಜ್ಮುಖದುಂ ಪಸರಿಸುವ ಮರಾಳಮೆಯ್ಲೆ 
೨ (ಉಸ್ಕಕೆ: ೩-೮)- [ಸಂ.] 
ರಥದ ಗಾಲಿ. ೨. ಚಕ್ರಾಯುಧ : "ರಥ 
೩. ಚಕ್ರವಾಕ ಪಕ್ಷಿ; ರಥಾಂಗ ; ಸುರ 
ಪತಿಯ ಬೆಳ್ಳೆಡಿಯ ರಥಚರಣದ . . . ಪೆಸರ ಖಗಕುಳಂ. ಕರಮೆಸೆಗುಂ 
(ರ೩ಕೇ. ೩-೬೦). [Ao] 
ಚೆಕ್ರುಯುಭವನ್ನು ಹಿಡಿದಿರುವವನು ; 


ವಿಷ್ಣು : ರಣಪಾಣಿ ಬಲಮಂ ಮಧಿಯಿಸಿ ಜಂಭಾರಿಗಾಯ್ತು 
ಗೀರ್ವಾಣಹತಿ (8ಗ4.04-60) [ಸಂ.] 


ರಥಚೋದಕ '(ನಾ). ರಥವನ್ನು ನಡೆಸುವವನು ; ಸಾರಥಿ: “ರಥ 
ಚೋದಕನಕ್ಕುಂ ಸಾರಥಿ” (ಇತ್ತ ಕೋ 6೭-40) ; ರಥಂಗಳೊಂದೆಸೆಯೊಳು 
ರುಳು ಕೆಡೆದುವು ನೋಡಾ ' ರಥಚೋದಕರೊಂದೆಸೆಯೊಳ್‌ ಪೃಥಾಸುತ 
ಪ್ರಥಿತಪೃಥುಗದಾಪ್ರಹರಣೆಯಿಂ (ಗಡು. ೩-೬). [ಸಂ.] 

ರಥದ್ರು (ನಾ): ಒಂದು ಬಗೆಯ ಮರ; ಹುಲಿಗಿಲು; ಹೊಂಗೆ : 
“ತಿನಿಶು, ಸ್ಯಂದನಃ. ನೇ: ರಥದ್ರುಃ . , , ಚಿತ್ರಕೃತ್‌__೭ ಹುಲಿಗೆ) 
ಮರದ ಪೆಸರುಗಳು` (ಸಿದ್ಯಾತಿ- 0೭) . ಸಂ.) 


ರಥದ್ರುಮ 


ರಥದ್ರುಮ (ನಾ). * ರಥದ್ರು ; “ತಿನಿಶಂ ನೇಮಿ ತಾಂ ರಥಸ್ತುಮ 
ವಕ್ಕುಂ”. (ಶಸ್ತುಕೊ- 43-08), [ಸಂ.1 

ರಥನೇಮಿ (ನಾ): ರಥದ ಚಕ್ರದ ಹೊರಸುತ್ತು : ಉರಿಯವು 
ರಥನೇಮಿಗಳುಂ (ಕಾಳೂತ- ೦೦೨-೦೬): * [ಸಂ.] 

ರಥಬೀದಿ (ನಾ). ದೇವರ ವಿಗ್ರಹವಿರುವ ರಥವನ್ನು ಮೆರವಣಿಗೆಯಲ್ಲಿ 
ಕೊಂಡೊಯ್ಯುವ ದೊಡ್ಡರಸ್ತೆ ; ತೇರುಬೀದಿ : ಗುಡಿಯ ಮುಂದೆಯೇ 
ರಥಬೀಗಿ (ರೇಶತೂ- ೪೪)- [೫ಂ.] 

ರಥಯುದ್ಧ (ನಾ). ಉಭಯಪಕ್ಷದವರೂ ರಥದಲ್ಲಿದ್ದುಕೊಂಡು 
ಮಾಡುವ ಕಾಳಗ : ನಿಮ್ಮಲ್ಲಿ ಯಾರಾದರೂ ನನ್ನೊಡನೆ ನೆಲದ ಮೇಲೆ 


೭೫೬೯ 


` ರಥೋತ್ಸವ 


ಸೂಬತ* ಬಲವಂದು ಪೊಡಮಟ್ಟು ರಥಮನೇಟ (ಶಂಶಳಾ- ೦೦-೦೬೨ ನ). 

೨. [ಜೈನ] ವಾಸುದೇವ : ಅಜತಸೇನ ರಛಾಂಗಧರಂ ಸಮಸ್ತಭೂಜನದ 

ಮನಕ್ಕೆ ತನ್ನೊಳನುರಾಗಮನಾವಗೆಮುಂಟುಮಾಡುವಂ. (ತಂದ್ರ ಫು. ೬-೩೬). 
[ಸಂ.] 

5 |ರಥಾಂಗಪಾಣಿ (ನಾ). ೧. ಇ ರಥಾಂಗಧರ ೧: “ವಿಷ್ಣುಃ . . . 
ರಥಾಂಗಪಾಣಿಃ . . . ಗದಾಧರಃ - ಈ ೪೫ ನಾರಾಯಣನ ಪೆಸರ್‌್‌ 
(ಹಣಯು- 3-88): ೨. - ರಥಾಂಗಭರ ೨ ; ' ಪಂಚಮರಥಾಂಗ 
ಪುಣಿಗೆ ಪಂಚಮಕಲ್ಪ ಪ್ರಧಾನರಮೃತಾಯತಮಾದಿಂಚರದಿಂ ಬಿನ್ನ ಸ್ನವಿಸಿದರ್‌ 
(ಕಾಂತಿಫ್ರ- ೦೦-೯೩). [೩ಂ.] 


ನಿಂತು ಗದಾಯುದ್ಧ ಮಾಡಲಿ... ರಥಯುದ್ಧಗಳು ಹಿಂದೆ ಎಷ್ಟೋ | 10 ರಥಾರೂಢ (ನಾ)- ರಥವನ್ನು ಏರಿದವನು: ಚಂಡನುದ್ಧಂಡಕೋದಂಡಮಂ 


ಆದುವಲ್ಲ | (540: ೩೦೬). [ಸಂ.] 

ರಥರೇಣು (ನಾ). ಕ್ಷೇತ್ರಪ್ರಮಾಣದಲ್ಲಿ ಒಂದು ಅಳತೆ : ಎಂಟು ತ್ರುಟಿ 
ರೇಣುಗಳಿಂದ ಒಂದು ತ್ರಸರೇಣು, ಎಂಟು ತ್ರಸರೇಣುಗಳಿಂದ ಒಂದು 
'ರಥರೇಣು (ಕೈತ. ೩0೭) - [ಸಂ.] 

ರಥವಂಗಡ (ನಾ). ರಥಗಳ ಸಮೂಹ : ಬಿಡದೆ. ನೂಟಗ್‌ಂಭತ್ತು: 
*ಪರಿಯಂತಡಸಿ ಸಾರಧಿಸಹಿತ ರಥವಂಗಡವ ವಿಂಗಡಸಿದನು ಸಂಗರರಂಗೆ 
ಮಧ್ಯದಲಿ (ಕೊಂರಾ- ೩-೬-೪೬) - [ರಥ + ವಂಗಡ] 

ರಥವಕ್ಕಿ (ನಾ). ಚಕ್ರವಾಕಪಕ್ಷಿ: ಬಿಸರುಹ ರಥವಕ್ಕಿ ತಸ್ಮರ. ಜಾರರ್ಗೆ 
ಬಿಸವಾದುದು ಶಶಿಕಿರಣ (ಕೊಡತೆ: ೦೩-೩೨). [ರಥ 4 ಪಕ್ಕಿ] 

ರಥವಾಜಿ (ನಾ): ರಥಕ್ಕೆ ಹೂಡುವ ಕುದುರೆ ; ತೇರಿನ ಅಶ್ವ : 
ರಥವಾಜಿಗಳೊಂದೆಸೆಯೊಳ್‌  ಲೆಥಂಗಳೊಂದೆಸೆಯೊಳುರುಳು ಕೆಡೆದುವು 
(ಆಡೂ: (೩) ಆನೆಗಳಟಚಿ ಕೆಡೆದವು ಮುಗ್ಗಿದವು ರಥವಾಜಿಗಳು 
(1H: 04-2), [ಸಂ. ರಥವಾಜಿನ್‌] . 

ರಥವೂಹಕ (ನಾ). ರಥವನ್ನು ಎಳೆಯುವಂಥದು ; ಕುದುರೆ: “ರಥ 
ದೊಳೆ ಪೂಜುವ ಹಯಮದು ರಥವಾಹಕ ರಥ್ಯ ನಾಮಧೇಯಂ” 
(ಶಸ್ತುಳೋ. 6೬-೨೬). [ಸಂ.] 

ರಥಖಲೆ (ನಾ). ರಥವನ್ನು ನಿಲ್ಲಿಸುವ ಶಾಲೆ ; ತೇರುಮನೆ. 

[ಸಂ. ರಥಶಾಲಾ] 

ರಥಸಪ್ತಮಿ (ನಾ). ಮಾಘ ಶುದ್ಧಸಪ್ತಮಿ ಮತ್ತು ಆ ದಿನದಂದು 
ಮಾಡುವ ಸೂರ್ಯಪೂಜೆ : ರಥಸಪ್ತಮಿಯ ಮಹತ್ತ್ವವನ್ನು 
ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳಿದಂತೆ ಪೌರಾಣಿಕ ಕಥೆಯಿದೆ (ಭಾಠಳ್ಮಿ- ೨೭೦)- 

[ಸ9. ರಥಸಪ್ತಮಿ] 

ರಥಜಯ (ನಾ). ಇ ರಥವಾಜಿ : “ವಾಹನಂ ಧೋರಣಂ ರಥಹಯು” 
(ಹಂಗ ೪೫-4) : ರಥಹಯಮಂ ನಾಲ್ಕಂಬಿಂ ರಥವುಂ ಮೂಜಸ್ಟ್ರ 
ದಿಂದೆರ್ಕಣೆಯಿಂ ಸಾರಥಿಯಂ ಕೆಡೆಯಲೈಚ್ಚೆಂ, (360. ೭-೪೦). [ಸಂ.] 

ರಥೂಂಗ (ನಾ). ೧. ರಥದ ಯಾವುದಾದರೂ ಒಂದು ಭಾಗ, ೨. 
ರಥದ ಚಕ್ರ ; ಬಂಡಿಯ ಗಾಲಿ : “ಚಕ್ರಂ, ರಥಾಂಗಂ - ಈ ೨ ಗಾಲಿ” 


(ಶಂಡು- ೬-೨0) ೩. ಚಕ್ರುಯುಧ : ಸದಾ ಹರಿಕರಭಾಸುರಮಾಗಿ | 


ಚೆಕ್ರಮೆನಿಸಿದ ಸರಸಿರಥಸಿಗಂ ಪ್ರಸನ್ನಮಕ್ಕೆ (1ಕ್ಕುತ್ರ- 0-0-00) ; ಶೆಧಾಂಗ 
ಪ್ರಭಾವದಿಂ ರಾಯಂಗಿನಿಸುಂ ತೊಡರ್‌ ತೋರ್ದುದಿಲ್ಲಂ (ಉದ್ಯುತ. 09-0೭): 
* ರಥಾಂಗಧರ '` ಪರಾ. ೪. ಚಕ್ರವಾಕ ; ಜಕ್ಕವಕ್ಕಿ : “ಕಕ 
ಚಕ್ರ, ಟೆಕ್ರಮಕ॥- ರಥಾಂಗಃ - ಈ ೪ ಜಕ್ಕವಕ್ಕಿ” (ಕರಾಯು- ೪೦-೯೦); 
ಓಡೆ ತಮೋಬಳಂ . . . ರಣ್ಗಾಂಗಯುಗಂಗಳ್‌ ಕೂಡೆ ಬಗೆ ಕೂಡೆ ನೇಸಲಿಂ್‌ 
ಮೂಡಿದುದು (ಕಂಕಠಾ: ೩-೨೬). ೫. ಕುಂಬಾರನ ತಿಗುರಿ. [ಸಂ] 
" ರಥಾಂಗಧರ (ನಾ). . ೧, ಚಕ್ರವನ್ನು ಧರಿಸಿರುವವನು ; ಚಕ್ರಪಾಣಿ ; 
ವಿಷ್ಣು : ನಿಜರಥಮಂ ರಥಾಂಗಧರನಂ ಮುನ್ನೆಮೇಜಲ್ವೇಟ್ಲು ಮೂಜು 


ಜೇವೊಡೆಗೆಯ್ದು ಕೆಯ್ದಾಸಿ ರಥಾರೂಢನಾಗಿ .. - ಮುಂದಕ್ಕೆ 
ಸಾಗಿದಾಗಳ್‌ (ಜಂ. ೩-೪೨ ನ); ಬಂದಂ ರಥಾರೂಢನಾಗಿ' ... 
ರಘುನಂದನಂ (ಕನು. ೨೦-೨೬). [ಸಂ.] 

ರಥಾರೋಹಣ (ನಾ). ೧- ರಥವನ್ನು ಹತ್ತುವಿಕೆ : ರಥಾರೋಹಣ ಮಾಡಿ 
ದಲ್ಲಿ ಜನಗಳಿಗೆ ಮಹುಮಂಗಳಕರವಾಗಿ . . . ಪಿಶ್ನಕಾರಣವಾಗಿ ಅಗ್ನಿ 
ಯನ್ನುಂಟುಮಾಡಿ ದೇಹಧರ್ಮಗಳಿಗೂ; ಅಸ್ಥಿಗಳಿಗೂ ದುಃ।ಖವನ್ನುಂಟು 
ಮಾಡುವುದು (444. *)- ೨. ಚೌಷಷ್ಟಿಕಲೆಗಳಲ್ಲಿ ಒಂದು; ರಥಕಲ್ಪ; 
ಶಕುನದ್ಲಾನಂ ರಥಾರೋಹಣಂ ಸ್ಮರಮಂತ್ರಂ . . . ಎಂಬಿನಿತಟಸೊಳಂ 
ಬಲ್ಲರೆಫ್ಲರುಂ ಮೆಚ್ಚೆ ಪಡೆದನತಿಗೌಶಲವುಂ (ಕೃತೃಕ್ಯ. ೪-೩೯): [ಸಂ] 

ಇಂ] ರಥಾರೋಹಣಂಗೈ (ಕ್ರಿ): ರಥವನ್ನು ಹೆತ್ತು-ುರು : ತಾಮ್ರಥ್ವಜಂ 
ಕನಲ್ಹವನಿಯಂ ಸೇರಿ ಬಾಣತ್ರಯದೊಳಾತನಂ ಘಾತಿಸಿ ರಥಾರೋಹಣಂ 
ಗೈದನು (ಕಬ: 38-36): ಛಥಾರೋಹಣ 4 ಕೈ (೬ ಕೆಯ )) 

ರಥಾವರ್ತ (ನಾ). [ಜೈನ] ವಿದ್ಯಾಧರರು ಮಾಡುವ ಒಂದು ಬಗೆಯ 
ಜಿನಪೂಜೆ  ವಿದ್ಧಾಧರರ್ಮಾಟ್ಟ ರಥಾವರ್ತಮೆಂಬ. ಫೂಜೆಯುಂ ಮಹಾ 
ಮಂಡಳೇಶ್ವರವರ್ಯಲಸ್ಸಿಂದ್ರೆ,ಕೇತುವೆಂಬ ಪೂಜೆಯಂಂ (ಸುಳುಮಾ' ೬-೨೩ ಐ)- 

ಚ [ಸಂ.] 

ರಥಿ (ನು). ೧. ರಥವನ್ನು ಹತ್ತುವವನು : “ರಥೀ, ಸೈಂದನಾರೋಹಃ - 


೩6 


ಈ ೨ ರಥವನೇಜ:ದಾತಿಂ” (ಹಂಡು. ಆ): ೨. ರಥದಲ್ಲಿ 
ಕುಳಿತು ಯುದ್ಧಮಾಡುವವನು ; ರಥಿಗಳನಗ್ರಸ್ಥಿ ತಸಾರಥಿಗಳನಿಸೆ 


ಸೀರಪಾಣಿ ಸಲೆ ರಥದ ಮನೋರಥದೊಡನೆ ಮಡಿದ೦ . . . ಅರ್ಧ 
ರಥರ್ಕಳ್‌ (ಉಂಕತ್ಯ: 3-03); ಬದರವೆಲ್ಲಿ ) ಏಕೆ ತಡವು ) ರಥಿಯದಾರು 
ಅರಿಪುಮ! (16, 1 00)” ಹ. ರಥವನ್ನು ಹೊಂದಿರುವವನು. 
[ಸಂ. ರಥ್‌] 

ರಥಿಕ (ನಾ)- ೧. ಇ ರಥಿ ೨; “"ಕಾಳೆಗದ ಬಂಡಿಯಂ ಹತ್ತಿ ಹೋಹಂ 
ರಥ್ಯಕ೦'' (ಮಾಗಕಾ. ೬೩-೨೬), ಗಜುರೋಹಕರ ರಥಿಕಾವಳಿಯಲವರವ 
ರಂಗದಲಿ ಸಂಪರಣೆಯೊಬ್ಬದವು (ಕುನ್ಮಾಣ- 00-08), ೨. ಎರಧಿ ೩..[ಸಂ.] 

ರಥಿನಿ (ನಾ). ರಥಗಳ ಸಮೂಹ: ರಥಯಾನಪಾತ್ರದಿಂ ಪರರಥಿ 
[ಕಾಕಾ ಧ]ನೀಜಳನಿಧಿಯ ಪಾರೆಮಂ ಸಲ... ಅತಿರಥಮಥನಂ 
ಕರ್ಣಧಾರನಲ್ಲನೆ ಕರ್ಣಂ (ಶಂಕರಾ. 03-80); ಬಂದುದು ರಥ್ಯಮಾತ್ಮ 
ರಥಿನೀನೈಪಥೃಶೋಭಾನಹಂ (ಕಂತ್ರತ್ಯ: 0-30): [ಸಂ, ರಥಿನೀ] 

ರಥಿನೀನಾಥ ' (ನಾ). ರಥಸೈನ್ಮದ  ಒಡೆಯಃ ಎಣ್ಬರುಂ ದಿಗಧಿಪರ್‌ 
ತಂತಮ್ಮೊಳುಳ್ಳೊಳ್ಳನೊಲ್ಹೀಯುಶ್ತಿರ್ಕೆ ಕುಮಾರಲಕ್ಷ್ಮರಥನೀನಾಥಂಗತಿ 
ಪ್ರೀತಿಯಿಂ/ (ಕಂ: 390 ; 2330; ಎಳು. ೪, ರೇಲೂರು, 0೦೨-8; 1ಬ 
ನೋ). [ಸಂ.] 

ಟ| ರಥೋತ್ಸವ (ನಾ). ರಥದಲ್ಲಿ ದೇವರನ್ನು ಕೂಡಿಸಿ ಮಾಡುವ 

ಉತ್ಸವ,-ಇವರಾರಂಭ : ನಿತ್ಯೋತ್ಸವ ಮೊದಲಾಗಿ ರಥೋತ್ಸವ 


38 


40 


ರಥೋದ್ಧತ 


ಪರ್ಯಂತವಾದ ವಿಶೇಷೋತ್ಸವಾಚರಣೆಗಳಿರಿದ ಪಂಡಿತರಿಗೂ. ಪುಮರರಿಗೂ 
೬. ೯ ಬೋಧಕವಾಗಿಯೂ ಇದೆ (ಕಾಕ. ೪); ರೈತ - - . ಜಾತ್ರೆ ತೇರು 
ರಥೋತ್ಸವ ಬಂಡಿಹ್ಬು ಇವುಗಳಲ್ಲೆಲ್ಲ ಭಾಗಿಯಾಗಿ. ತನ್ನ ಆತ್ಮದ ಹಸಿವನ್ನು 
ಸ್ವಲ್ಪವಾದರೂ ಅಡಗಿಸಿಕೊಳ್ಳಲು: ಪ್ರಯತ್ನಪಡುತ್ತುನೆ (ತರೀ: ೨೬). 
[kD] 

ರಥೋದ್ಧತ (ನಾ). [ಛಂದ] ಪ್ರತಿಸಾಲಿನಲ್ಲಿಯೂ ಹನ್ನೊಂದು 
ಅಕ್ಷರಗಳಿರುವ ತ್ರಿಷ್ಟುಪ್ಪು ಛಂದಸ್ಸಿನ ಒಂದು ವೃತ್ತ : ಮಾರುತೇಷ್ಟ 
ದಿವಿಜಾಗ್ನಿಯುಂ ಲಗಂ ಸಾರೆಯಾಗೆ ರಸದಲ್ಲಿ ವಿಶ್ರಮಂ ದೂರಮಲ್ಲದಿರೆ 
ಕೇಳ್ರಥೋದ್ಧತೋದಾರನಾಮಮೆಸೆಗುಂ (6ಂರೋಂರ. ೨-೦೦೭); ರಂನರಂಲಗ 
ಮಿರಲ್‌ ರಥೋದ್ಧತಂ (೪0೩. 60)- [ಸಂ. ರಥೋದ್ಧತಾ] 

ರಥ್ಯ (ನಾ). ರಥಕ್ಕೆ ಹೂಡುವ ಕುದುರೆ ; *"ರಥದೊಳ್‌ ಪೂಡುವ ಹಯ; 
ಮದು ರಥವುಹಕ ರಥ್ಯ ನಾಮಧೇಯಂ'' (ನಸ್ತುಕೋ, 6೬-3೬). [ಸಂ.] 

ರಥೆ (ನಾ)- ೧- ರಥಗಳು ಓಡಾಡುವ ದೊಡ್ಡ ಬೀದಿ ; ರಾಜಮಾರ್ಗ ; 
*"ಪ್ರತೋಳೀ, ವಿಶಿಯು: ರಥ್ಕಾ_ಈ ೩ ಬೀದಿ” (ಶಳಾಯು- ೪5-೦೩೪) ; 


ಗಿರಿಶಿಖರಂಗಳೊಳ್ಳರೆದು. ಸೌಧಗೃಹಂಗಳೊಳೊಂದಿ ರಥ್ಮೆಯೊಳ್ಳೆರಿದು: 
೬ * » ಪರ್ವಿದುವಿಂದುಮರೀಚಿಮಾಲೆಗಳ್‌ (ಣರಾಉ. ೪೨೧). ೨. ರಥ 
ಗಳ ಸಮೂಹ: [ಸಂ. ರಥ್ಮಾ] 


ರದ (ನಾ). ೧. ಹರಿಯುವಿಕೆ ; ಸೀಳುವಿಕೆ. ೨. ಹಲ್ಲು; ದಂತ: "“ದಶನ್ಯ 
ದ್ವಿಜಃ, ದಂತಃ, ರದಃ, ರದನಃ- ಈ ೫ ಪಲ್‌ (ಹಲ್ಲು)'' (ತರದು: 
6೭-೬೬4); ಕಳಧೌತಚ್ಛವಿ ಕುಂದಕುಟ್ಮಲರದಂ ಬಾಲಪ್ರವಾಳೋಷ್ಮಂ 
ತಳೆದಂ ಸಾಶ್ವರ್ಯಸೌಂದರ್ಯಮಂ (ಕಂಠ್ರಥೆ. ೪-೭). ೩. ಆನೆಯ 
ದಂತ, ಕೋರೆ. [ಸಂ.] 

ರದಕ್ಷತ (ನಾ). [ಕಾಮಶಾ] ಪ್ರಣಯಪರವಶರಾದ ಸ್ತ್ರೀಪುರುಷರು 
ರತಿಕ್ರೀಡೆಯ ಸಮಯದಲ್ಲಿ ಪರಸ್ಪರರ ಶರೀರಗಳಲ್ಲಿ ಮಾಡುವ 
ಹಲ್ಲಿನ ಕಚ್ಚು; ದಂತಕ್ಷತ : ತರದೆ ಬೆನ್ನೊಳು ಪಯೋಧರದೊಳೆ ರದಕ್ಷತಂ 
ನೆರೆದಿರೆ ವರಂಹಚರ್ವಿತಂ (886: ೭೩೩); ಉರೋಜಮಂಡಲದ ನಖ 
ಕ್ಷತಕ್ಕಧೆರದೊಳ್ಳಲೆದೋರ್ಪ ರದಕ್ಷತಕ್ಕುರಸ್ಥಲದ ರಸಾರ್ದ್ರಕುಂಕುಮಮ 
ನಂಕಿಸಿ ಜುಣ್ಮಿಗೆ ಪಾಣ್ಬೆಯೆಯ್ದಿದರ್ಳ (028, 0೨-0. [ಸಂ.) 

ರದಗಜ (ನಾ)- ಕೋರೆಹಲ್ಲಿರುವ ಆನೆ: ಬೆಣ್ಣೆಗಳುವುದನೂರೊಳಗೆ ನಟ? 
ಮಣ್ಣ ಮೆದ್ಮುದ ರದಗಜಂಗಳ ಬಣ್ಣಿಗೆಯ ಚಿತ್ರವನು . . , ಕಂಡೆನು 
(ಕಾಗ: 00-83-3೩), [ಸಂ.] 

ರದಚ್ಛದ (ನಾ). ತುಟಿ; ಅಧರ: ನಿರ್ಗಳಿತಸರಾಗಭಾವಮೆನಿಸಿತ್ತು 
ರದಚ್ಛದಮಾಗಳಿಂದುಮಂಡಳಲಲಿತಾಸೆ (ಕ್ರ ಪು- 6-೭೬) ; ದಡದಡಿಸಿತ್ತು 
ನುಣ್ಣೊಡೆ ರದಚ್ಛದದಿರ್ಪುಡುಗಿತ್ತು - -' . ಮೃಗಾಯತಾಕ್ಷಿಯಾ (೧೬4. 
1-೬) ೫] 

ರದನೆ, (ನ್ಯಾ. ೧. ಹಲ್ಲು: ದಂತ : “ದರನಃ, ದ್ವಿಜಃ, ದೆಂತೆಃ, ರದಃ, 
ರದನಃ-ಈ ೫ ಪಲ್‌ (ಹಲ್ಲು)” (೫೧ರ. 6೬-೩೬) ; ಸುರಕರಿಗೆ ಮೊಗಂ 
ಮೂವತ್ತೆರಡಾದುವೆ ಬೇಣಕಿವೇಟಕಿ ಮೊಗದೊಳಗೆಂಟೆಂಟು ರದನ 
ಮೊಪ್ಪಗುಂ (958. ೪-30) ; ಪರಿವಡೆದ ರತ್ನದರ್ಪಣದಂತೆ ವರವದನ 
ವಜ್ರಮಣಿಯಂತೆ ರದನೆ (ರಫ್ಪ. ೪-೫): ೨. ಆನೆಯ ಕೋರೆ: ಗಜ 
ದಂತ: “ ವಿಷಾಣಃ, (ದಶನಃ) ರದನಃ - ಈ ೨ ಕೊಂಬು " (ತರಡು. 
೩೪-೪) ; ಕದಳಿಯ ಮೂಲದೊಳಿಡು ಗಜಮದಮಂ . . . ಅದಣ ಫಲಂ 
ರದನಿರದನದಾಕೃತಿಯಕ್ಕು೦ (ಊಳಕೋಶ- ೬-೨): [ಸಂ] 

ಶದನಚ್ಛದ (ನಾ). = ರದಚ್ಛದ 2.“ ಓಷ್ಮಮಧರ ರದನಚ್ಛದಂ ಹೇಟ್‌ 
ತುಟಿಯಕ್ಕು” (ಮಂನರಾ- ೪-೪) ; ನಾಸಾಗ್ರದ ಮುತ್ತಿನ ಮಣಿ ರದನಚ್ಛದ 
ದೀಧಿತಿ ಪುದಿಯೆ ಕೆಂಪನಾಳ್ಗ ವೊಲೆಸೆಗುಂ (88. ೦3-೬೯). [ಸಂ.] 


೭೫೭೦ 


2 


ರದ್ದುಗೊಳಿಸು 


ರದನಿ (ನಾ). ಕೋರೆಗಳನ್ನುಳ್ಳುದು ; ಆನೆ; ದಂತಿ: “ದ್ವಿರದಂ.... 
ಅನೇಕಪಂ ರದನಿ . . . ಸಿಂಧುರಂ” (6ಸ್ತುಕೋ, 6೬-40); ಮದನಮದ 
ರದನಿಯಂತಿರೆ , . , ಬಂದುದು (ತುಳು. ೪-000) ; ರದನಿಗಳ ರೌದ್ರಾಹ 
ವಕೆ ಕೋವಿದನಲೇ ಕೊಳ್ಳೆನುತ ಕರಿಗಳೆ ಕೆದಲ:ದನು (ಕುಪ್ಮಾಗ- ೧-೬೦). 

[ ಸಂ, ರಪಸಿಸೆ) 

ರದನಿರಿಪು (ನಾ). ಆನೆಯ ಶತ್ರು ; ಸಿಂಹ : ಕರ್ಕಿ ಪೃಷ್ಟ್ಯಂ ರದನಿರಿಪುವೆರಂ 
ಕನ್ಶಕಾರಾಶಿಪಾಶ್ವ ೯೦ (ಶಾಕಕಿ. 5೩). [ಸಂ.] 

ರದಬದಲಿ (ನ್ರಾ- ಮಧ್ಯಸ್ಥಿ ಕೆ: ಮದುವೆಯ ಮಾತಿಗೆ ಪುಟ ಸಿಗುವು 
ದರೊಳಗಾಗಿಯೇ ಸೀನಣ್ಣನ * ರದಬದಲಿ 'ಯಿಂದ ಮೆಡಿಕಲ್‌ಕಾಲೇಜೀ 
ಸೇರಲು ಅರ್ಜಿಮಾಡಿಬಿಟ್ಟೆ (ಶು. 00)- 

[ +— ಮರಾ, ರೆದಬದಲ್‌, ರದಬದಲೀ ] 

ರದಿ (ನಾ). «ರದನಿ : “ಮಾತುಗಃ . - - ರದೀ, ಸಾಮೋದೃವಃ, ಸಿಂಧುರಃ 
ಈ ೧೪ ಆನೆಯ ಪೆಸರ್‌ '" (ಹಉಯು: ೩೬-೬೦): [ಸಂ.ರದಿಸ] 

ರದ್ದತಿ, ರದ್ದಿಯಾತಿ (ನಾ). ವಜಾಮಾಡುವುದು ;: ರದ್ದುಗೊಳಿಸು 
ವುದು: " ರದ್ದುವಇಡುವುದು ; ರದ್ದು; ರದ್ದತಿ" ((bಂlition- 
ಚಃ. ೦): ರದ್ದಿಯಾತಿ ; ಇನುಂ ರದ್ದಿಯಾತಿ ಕಾನೂನಿನ ದೆಶೆಯಿಂದ 
ಆತನ ಬಹುಭಾಗದ ಭೂಮಿ ರೈತರಿಗೆ ಹೋಗಬೇಕಾಗಿತ್ತು (ಶ:8ಕ9- 0೪೦); 
ಹಿಡುವಳಿ ರದ್ದಿಯಾತಿಯ ೧೯೪೯ನೆಯ ಇಸವಿಯ ಅಧಿನಿಯಮ (೫೫. 
AN [< ರದ್ದು] 

ರದ್ದಿ (ಗು). ೧. ಕೆಲಸಕ್ಕೆ ಬಾರದ ; ನಿರುಪಯುಕ್ತವಾದ : ಅಟ್ಟದ 
ಮೇಲೆ ರದ್ದಿ ಸಾಮಾನುಗಳ ರಾಶಿಯಲ್ಲಿ ಬಿದ್ದಿರುವ ಕೊಡೆಗಳ ನೆನಪು ಏಕಾ 
ಏಕಿ ಬರುತ್ತದೆ (ಶ್ರ: 09) ; ರದ್ದಿಕಾಗದೆ ಕೊಳ್ಳುವವ ನಿಮ್ಮ ಪುಸ್ತಕ 
ಗಳನ್ನು ಕೊಂಡೆ (ಯುಗಳ. 906)- (ನಾ). ೨. ಕೆಲಸಕ್ಕೆ ಬಾರದ ವಸ್ತು ; 
ಅವನ ಕೊರಡಿಯಲ್ಲಿ ಬರೀ ರದ್ದಿ ತುಂಬಿದೆ (9). ೩, ನಿರುಪಯುಕ್ತ 
ವಾದ ಕಾಗದ: ರಣ್ದ ಆಯುವ ಹುಡುಗರಿಗಾಗಿ ಬದುಕಲು ಉಪಯೋಗ 
ಮುಗುವಂಥ ತರಬೇತಿರಾಲೆಯೊಂದನ್ನು ಈಚೆಗೆ ತೆಗೆದಿದ್ದಾರೆ (9). 

[ «ಹಿಂ ಮರಾ. ರದ್ದೀ] 

ರದ್ದಿಯಾತಿ "ರದ್ಧತಿ" ನೋ. 

ರದ್ದು, (ನಾ). ಅರ್ಭಟ ; ಗದ್ದಲ; ಕೋಲಾಹಲ ; ರದ್ದಿಲಿ ನಾದದ 
ಘರ್ಜನೆ ಮೊರೆಯೆ (ಕರಾನ- ೦8೮-0೩) ; ಬದ್ಧಪುರುಷರ್ಶವ ಪೊತ್ತು 
ರೋದಿಸುತ ಬಹುರದ್ದಿನಿಂ ಪೋಗುತಿರೆ ' (ಕೋ:0೨- ೫-1೦). 

[ ಇತೆಲು- ರದ್ದು, ರಬ್ದ ] 

ರದ್ದು, (ನಾ). ತೆಗೆದುಹಾಕುವಿಕೆ; ವಜಾಮಾಡುವಿಕೆ : ಇದೆಲ್ಲಾ 

ವಿಮಹ ರದ್ದು ನೋಟೀಸು ಕೊಟ್ಟಿದ್ದರ ಹೊಟ್ಟೆಉರಿ | . (ಕಾ, ೭೦). 
ರದ್ದಾಗಿಸು ಇ ತೆಗೆದುಹಾಕುವಂತೆ ಮಾಡು ; : ವಜಾಮಾಡು ; 
ಆತನು ಕೂಡಲೆ ಅವನ್ನು ರದ್ದಾಗಿಸಿ. . : ಎಚ್ಚರಿಸಿದನು (ಗೊರೊಳಾ. 0೭ 
ಚತತ). ರದ್ದಾಗು - ಇಲ್ಲವಾಗು; ವಜಾ ಆಗು; ಭಗವದಚ್ಛೆ N 
ಬುದ್ಧರೆ ಶಿಕ್ಷೆ ರದ್ದಾಗುತ್ತದೆ (ಕತರ. 3೩). ರದ್ದು ಮಾಡು. ಎ. ತೆಗೆದು 
ಹಾಕು; ವಜಾಮಾಡು: ಆ ಪುಠಶಾಲೆಯನ್ನು ರದ್ದುಮಾಡಿ ಆ 
ಮೇಷ್ಟರನ್ನು ಇಲ್ಲಿಗೆ ಕಛಿಸಿಕೊಟ್ಟರೆ ಸಾಕು (618- 1008) ; ಅವರ ಇಷ್ಟ 
ದಂತೆಯೇ ಅಂದಿನ ಕಚೇರಿಯನ್ನು ರದ್ದು ಮಾಡಲಾಯಿತು. (ಕಂ. ೨೩). 
[+ ಅರ. ಹಿಂ. ರದಿ ; ಮರಾ. ರದ್‌, ರದ] 

ರದ್ದುಗೊಳಿಸು (ಕ್ರಿ). ತೆಗೆದುಹಾಕು; ವಜಾಮಾಡು : ಭೋಜನ 
ಕೂಟದ ಕಾರ್ಯಕ್ರಮವನ್ನು ರೆದ್ದುಗೊಳಿಸಲಂಗುವುದಿಲ್ಲವೇ (ಕ್ರತು. 63); 
ದಂಡನೆಯ ಆಜ್ಞೆಯನ್ನು ರದ್ದುಗೊಳಿಸುವಂತೆ ಕೇಳಿಕೊಂಡರು (೧೨ರ. ೩೬). 

[ರದ್ದು ೬. ಕೊಳ್ಳ 4 - ಇಸ್ಕು] 


ರದ್ದು ಪಡಿಸು ೭೫೭೧ ರನ್ನವಚ್ಚೆ 
ರದ್ದು ಪಡಿಸು (ಕ್ರಿ) ದ ರದ್ದುಗೊಳಿಸು : ಕೋರ್ಟಿನದರು ಡಿಸ್‌ಮಿಸ್‌ [ರನ್ನ (ಎರತುನ) . ತಂಬಿಗೆ (-ಆತಂಬುಗೆ)) 
ಮೊಡರುವುದನ್ನು ರದ್ದು ಪಡಿಸಿ ಹುಕುಂ ಮಾಡತಕ್ಕ ದ್ದು (ಗ್ರಾಾಕ. ೨0) | |ರನ್ನದಪ್ಪಲು (ನಾ). ತಪ್ಪ! ಲಲ್ಲಿ ರತ್ನ ಗಳನ್ನು ಹೊಂದಿರುವ ಪರ್ವತ ; 
ಖಾಸಗಿ ಒಡೆತನವನ್ನು. ಪೂರಿ: ರದ್ದು ಪಡಿಸುವುದಕ್ಕೆ ಒಪ್ಪುವದಿಲ್ಲ ಮೇರು : “ಪೊಂಬೆಟ್ಟು ಸ್ಟೈಲು ಸುರಗಿರಿ” (ಶನ್ನಿಮಂ. ೨೨): 
(ನಾರಾರ- 0೫೩). [ರದ್ದೂ ೬ ಪಡಿಸು [ರನ್ನೆ (ರತು ಶು + ತಪ್ಪಲು (<ತಬ್ಬಲ್‌)] 
ರನ್ನ ` ರತುನ" ನೋ. * |ರನ್ನದಲೆಗ (ನಾ). ರತ್ನವನ್ನು ಹೆತೆ:ಲ್ಲಿ ಉಳ್ಳುದು ; ಸರ್ಪ, 


ರನ್ನಕನ್ನಡಿ ` ರನ್ನಗನ್ನಡಿ ` 

ರನ್ನಕುಂಡಲ ` ರನ್ನಗುಂಡಲ': ನೋ. 

ರನ್ನಗಂಬಳಿ (ನಾ). = ರತ್ನಕಂಬ: 
೨೪೩ ಪ್ರಯೋ); ಜಡೆಮಾದಿಯನಳವಂಸಿ ತೋಜುವ ಮೃಡನ 
ಸಿತಾಂಬರದ ಚಿಲುವುಡಿಗೆ ಹೊದೆದಿಪ ರನ್ನ[ಣ೫. ರತ್ನ]ಗಂಬಳಿ ತುಮ್ರ 
ಕುಂಡಲವು (8ಸಪು-8-೨೬); ಸಂಬಳಿಗೆಯೆ ಸಂಚಿ ಮೊಗವಾವುಡ ರನ್ನಗಂಬಳಿ 
ಹೊನ್ನ ಹಾವುಗೆಯು (ನೋಶತ- 39-4). [ ರನ್ನ (ವ ರತುನ) -- ಕಳಿ ] 

ರನ್ನಗಟ್ಟೆ (ನಾ). ರತ್ನದಿಂದ ಮಾಡಿದ ಪುಠಿ,- ಮಡಿ: ವನದೊಳಿಸಿವ 
ವೃಕ್ಷವೃಕ್ಷಮೂಲಗಳೊಳು ಘನತರ ರನ್ನ್ನಗಟ್ಟೆ ್ಪೆಗಳು (6058: ೨-೩೬): 

[ರನ್ನ (ಇ ರತುನ) 4 ಕಟ್ಟಿ] 
ರನ್ನಗಡಗ (ನಾ)- ರತ್ನಖಚಿತವಾದ ಬಳಿ : ಇಂತಪ್ಪ ಸಲ್ಫತೆಯಂ ಬಿತ್ತರಿಸಿ. 


ರತ್ನಕಂಬಳ - ರನ್ನಗೆಂಬಳಿ. (ಕರುವ: 
ಸಿಜೆ 


ಸ 


'ಜೂಡೆ ಅರಮನೆಯೊಳ್‌ ರನ್ನಗಡಗಮಂ ಪೊನ್ನ ಕಂರಿಕೆಯಂ. ಮೆಚ್ಚನೀವರ್‌ 
(ಉಕ: 3-08)... [ರನ್ನ (ಆ ರತುನ) *-ಕಡಗೃ ] 
ರನ್ನಗಣಿ (ನಾ), ರತ್ನಗಳು ದೊರೆಯುವ ಸ್ಥಳ ; ರತ್ನದ ಗಣಿ 


ಬೆಟ್ಟು ರನ್ನಗಣಿಯಿಂ ಕಾಡಾನೆಯಿಂ ಕಾಡು... (ಮು ೨ 
ಲೋಕನಾಥನ ಪುತ್ರ ಭರತೇಶ ರೆಶ್ನರಲಾಳಿಯಾ ರನ್ನಗಣಿಯೊಳು ಈ 
ಕುಮಾರೆ ರತ್ನಗಳು ಜನಿಸೆವೆ (603, ೬೭-೨3). 
[ರನ್ನ (ಆ ರತುನ) | ಗಣಿ (-ಕಣೈ) ] 
ರನ್ನಗನ್ನಡಿ, ರನ್ನಕನ್ನಡಿ (ನಾ). ರತ್ನ ಖಚಿತವಾದ ಕನ್ನಡಿ : ರುಜಪ 
ರನ್ನಗನ್ನಡಿ ರನ್ನವಿಸದ ಕಾಳಾಂಜಿ ಕರ್ಪೂರಕರಂಡ ಮಂಜುಳೆಗಂಧೋದಕ 


ವಡಿದವರ್ಗಳು ಕಂಜಾಕ್ಷಿಯರೊಡನೆಯ್ದಿದರು (ತೋಶತ.. ೨೪-೦೦) ; 
ರನ್ನಗನ್ನಡಿಯಲ್ಲಿ ತನ್ನ ಪಡಿನೆಳಲೊಗೆಯೆ (3್ರಾಗ. ೦೯-೫೦೭)- 
ರನ್ನಕನ್ನಡಿ : ಶಶಿ ರವಿಗಳಂ ರನ್ನಕನ್ನಡಿಗಳೆಂದು ನಿಟ್ಟಿಸುವ , . 


ವಿಷಮಪ್ರಮಥಗಣಮೈದುತಿರ್ದುದು (ಕಂಜಿ. 10-೪). 
[ ರನ್ನ (ವ ರತುನ) - ಕನ್ನಡಿ ] 
ರನ್ನಗರು (ನಾ): ರತ್ನದ ಗೊಂಬೆ: ರನ್ನಗರುವಿನಂತೆಸೆದಳಾ ತರುಣಿ 
(5. ೪-೪೨); ಉನ್ನತದಹ ಸುರದಂಪತಿಗಳ ಬಲುರನ್ನಗರಗಳಿಂದೆಸೆ 
ದುದು[೫೫9- ರನ್ನೆಯರಿಂದತಿ ಮಿಗೆಲು] (ಉರು: 6-೭). 
[ರನ್ನ (ರತುನ) _- ಕ್ಕು] 
ರನ್ನಗುಂಡಲ, ರನ್ನಕುಂಡಲ (ನಾ): ರತ್ನದ ಕರ್ಣಾಭರಣ 
ಜಯಸಿರಿಗೆ ಇಕ್ಕುವ ರನ್ನಗುಂಡಲದಂತೆ ಸಿಂಗಾಡಿಯಕ್ಕಲಯೊಳಿಸೆದು: 
(150- ೨3-00). ದನ್ನಕುಂಡಲ ; ಕಿವುಡುತನ ತಪ್ಪೀತೇ ರನ್ನಕು 
ದಿಂದ? (ಮಂಕುಕ- ೬೩೨). [ ರನ್ನ (ಆ ರತುನ) -- ಕುಂಡಲ] 
ರನ್ನಗೊಂಡೆಯ (ನಾ). ರತ್ನಖಚಿತವಾದ ಕುಚ್ಚು : ಕಂಡ ಕದೆಗೆ ರನ್ನ 


ಲ 


ಗೊಂಡಿಯ ಮಾಣಿಕಪೆಂಡೆಯಗಳ ಕೆದಜಿಸಿದರು (ಧರತ- ೭೭-೦೦೫). 
[ರನ್ನ (« ರತುನ) - ಗೊಂಡೆಯ] 
ರನ್ನಜಗಲಿ (ನಾ): ಇ. ರನ್ನಗಟ್ಟೆ : ಪ್ರಕಟತರೆ ತರುಲತೆಗಳುಂ 


ರನ್ನಜಗಲಿ ರಮ್ಯಕಸರಸಿಕೃತಕಾದ್ರಿಗಳ ತರತರದೊಳಿರೆಲ್ಕಕಳೆಂಕಕೇಳೀವನಂ 
ಮೆಅಕಿದುದು (ಕೆಂಪು. 3-30). [ರನ್ನ (ರತುನ) 4. ಜಗಲಿ] 

ರನ್ನದಂಬಿಗೆ (ನಾ). ರತ್ನಖಚಿತವಾದ ಚೆಂಬು ; ನೆಜ್‌ ರನ್ನದಂಬಿಗೆ 
ಯೊಳು ದಿವ್ಮಜಲವನು ತರುಣಿಯೊರ್ವಳು ಸೂಸಲು (ಕಂಠಂ. ೨೨-೩೩). 


15 


ಆಟ 


ರನ್ನದಲೆಗರ ಹವ ನ್ಯ = ಸರ್ಪವನ್ನು ಧರಿಸಿಕೊಂಡಿರು 
ವವನು; ನಾಗಭೂಷಣ ; ಶಿವ: ದೈನ್ಯವಾನುತ ಸ್ತೋತ್ರಮಂ 
ಮಾಡೆ ರನ್ನದಲೆಗರ ಹಚ್ಚವಿಟ್ಟಿಯ್ಯ ನಗುತ ಬೊ;ಧಿಸುತಲಿಂತೆಂದನು 
(ಶ್ರಳುಶು- ೪-೩6): [ರನ್ನ (ರತುನ) + ತಲೈ 4 ಎ ಗೃ] 
ರನ್ನದಾಳಿ ' ರತುನದಾಲಿ ' ನೋ: 
ರನ್ನದುಟಿ (ನಾ)- ಮಾಣಿಕೃದ ಬಣ್ಣದ ತುಟಿ ; ಕೆಂದುಟೆ: ಆಲವಣ್ಮುಟಿಯ 
ಚೆಂದುಟಿಯ ಪೊಸಪವಳದುಟಿಯೊಳು ರನ್ನದುಟಿ ರಂಗುದುಟಿಗಳವರು . . , 
ಬರುತಿರ್ದರು (ತಂತ್ರ. ೩೭-೪೩)- 
[ರನ್ನ ( ಆರತುನ) .. ತುಟಿ] 
ರನ್ನದೆನೆ (ನಾ)- ರತ್ನಖಚಿತವಾದ ಕೋಟೆಯ ಮೇಲುಭಾಗ ; ಮಣಿ 
ಖಚಿತವಾದ ಬುರುಜು : ಗಗನಗತಿಶ್ರಮುಮಂ ನೆಟ್ಟಗೆ ಕಳೆವರ್‌ ಖಚರ 
ರದಜ ರನ್ನ[ದೆ]ನೆಗಳೋಳಿಗಳೊಳ್‌ (ಕುಸುಪಾ- ೨-೬೭) ; ಹೊಂಗೋಟೆ 
ಮೇಗಣ ರನ್ನದೆನೆಯ ಕಾಂತಿ ವಿಸಿಲಾಗಿದ್ದು ದೈದಿದರವರು (ಹತ, 
06-00೭) - [ರನ್ನ ( « ರತುನ) 4 ತೆನೈ] 
ನ್ನದೊಟ್ಟೆಲ್‌, ರನ್ನದೊಟ್ಟೆಲು (ನಾ)- ರತ್ನಖಚಿತವಾದ ತೊಟ್ಟಿಲು; 
ಮಣಿಮಯವಾದ ತೊಟ್ಟಿಲು : ಗಿರಿಸುತೆಯನತಿಸ್ಫುಟಮಣಿಗಣಪ್ರಭಾ 
ಸಂಪುಟಮೆನಿಸುವ ರನ್ನದೊಟ್ಟಿಲೊಳಗಿಂಸುತ್ತುಂ 
ರನ್ನದೊಟ್ಟೆಲು : ತರುಣನ ರನ್ನದೊಟ್ಟಿಲೊಳಿಟ್ಟು 
ಯರುಗಳು ಪಾಡಿದರು (ಕ್ರೀಣಂ. ೨-೪0): 


(೧04. ೩-೬೬). 
ಹರುಷದಿ ತರಳೆ 


[ರನ್ನ ( « ರತುನ) -- ತೊಟ್ಟಿಲ ) 
ರನ್ನದೊಟ್ಟಿಲು ' ರನ್ನದೊಟ್ಟಿಲ್‌ ” ನೋ: 
ರನ್ನದೊಡವು (ನಾ). ರತ್ನಖಚಿತವಾದ ಒಡವೆ,- ಆಭರಣ : 
ಪರಿಪರಿಯ ರನ್ನದೊಡವಿನ ಬೆರಕೆಯ ಬಿಳೆಗತರೆ (ಕಳಾ. 6೮); ರನ್ನ 


ದೊಡವನಿಟ್ಟ ರಮಣಿಯ ಕಣ್ಬಿ ಳಗುನ್ನತವಾಯ್ತು ಬೀದಿಯಲಿ (ಮೋಷತ, 
೧6-4೩) . [ರನ್ನ ( ಆ ರತುನ ) 4 ತೊಡವು 
ರನ್ನದೋರಣ (ನಾ). ರತ್ನಖಚಿತವಾದ ಶೋರಣ ; ಮಣಿಮಯ 
ವಾದ ತೋರಣ: ವರತಿಃರಿ ತರತರದಲಿ ಬೆಡಗಿಂದ ಕರುಮಾಡ 
ರನ್ನದೋರಣವ ಸುಕಲಶದಿ ಪರಮವಿಭವವ ತಾಳ್ಮಿಹುದು (ರಕ. ೦೧೪೧); 
ಹೊನ್ನ ಬಾಗಿಲುಗಳ ರನ್ನದೊ:ರಣಗಳ ಪನ್ನೀರುಸಾದಿನಿಂದೆಸೆವಾ ಕನ್ನಡಿನೆಲ 
ದರಮನೆಯೊಳು ಹೊಕ್ಕು (065.-8-೬ಟ).. 
[ ರನ್ನ ( ಎ ರತುನ) 4 ತೋರಣ] 
ರನ್ನಪುತ್ಕಳಿ (ನಾ)- ರತ್ನಖಚಿತವಾದ ಗೊಂಬೆ, ವಿಗ್ರಹ: ರನ್ನ 
ಪುತ್ವಳಿಗಳು ಜೀವವಡೆದು ರತಿಬಿನ್ನಣದೊಳು ಕೂಡುವಂತೆ ಚೆನ್ನೈಚೆನ್ನರು 
ನೆರೆದರು (£63: 59-040). [ ರನ್ನ ( < ರತುನ) 4. ಪತ್ಮಳಿ ) 
ರನ್ನವಚ್ಚೆ (ನಾ): ರತ್ನದ ಆಭರಣ ; ರತ್ನಖಚಿತವಾದ ಒಡವೆ: 
ಮಹೀಪಾಲಕಾಗ್ರಣಿ ರನ್ನವಚ್ಚಮನಾಂತು - . . ವಿವಾಹಮಂದಿರಕುಲ್ಲಸ 
ಲ್ಲೀಲೆ. ಪೆರ್ಚೆ. ತೆರಳ್ಟು (ಉರ್ಕರಿ. 6-83) ; ಪಜ್ಮಳಿಸುವ ರನ್ನವಚ್ಚಂ 
೬. ತನಗೊಪ್ಪಿರೆ. ಬಂದಳದೊಂದು ಲೀಲೆಯಿಂ (ರಾ೩ಕೇ ೦೨-೬೨); 
ಆ ಕಾಂತೆಯರ್‌ . . , ನಿಚ್ಚದಲ್ಲದ ರನ್ನವಚ್ಚಮಂ ತೆಗೆದಿಟ್ಟು ... 
ಜಲಕ್ಷೇಳಿಗೆ ಮೇಳವಿಸಿದರ್‌ (ಉಾಮಾಶೃ. ೦೨೩_೧೦)- 
[ರನ್ನ ( ಇ ರತುನ) 4 ಪಚ್ಚ) 


ರನ್ನವಜ್ಜೆ 


ರನ್ನವಜ್ಜೆ (ನಾ). ಮಾಣಿಕ್ಕದಂತೆ ಕೆಂಪಾದ ಪಾದ: ತಾವರೆವಜ್ಜಿಗ 
ತಳತಳಿಸುವ ರನ್ನವಸ್ಚೆಗಳ ಸಳಿನನೇತ್ರೆಯರೊಡನೈಳ್ತರಲವಳಂದು 
ದೆಡೆಗೈದಿದಳು (೪0೫00. ೨೧-%)- [ರತ್ನ (-ಆರತುನ) ಹೆಚ್ಚಿ] 

ರನ್ನವಟ್ಟಿಗೆ (ನಾ): ರತ್ನಖಚಿತವಾದ ಡಾಬು.- ಸೊಂಟಪಟ್ಟಿ : 
ಸುರಹೊನ್ನೆಯ ರನ್ನವಟ್ಟಿಗೆಯಿಂ ರಕ್ತಾಶೋಕರಚಿತ ರತ್ನಕಟಕದಿಂ . 
ಅಲಂಕರಿಸಿ (೫6೫. ೭69) ; ಕುಮುದಂಗಳಿಂ ನೆಗೆದ 'ಜಂಘಾಕಾಂಡದಿಂ 
ರನ್ನವಟ್ಟಿಗೆಯಿಂ . , . ಬಗೆಯ ಬಲೈಲಕಿಗೆಯ್ವ ಪುತ್ತಳಿಗಳಿಂ (ಏಕ. ೩1, 
09 33-೭೭ ; 1224): [ ರನ್ನ ( ೬ ರತುನ) 4- ಪಟ್ಟಿಗೆ] 

ರನ್ನವಟ್ಟೆ (ನಾ). ಇ ರನ್ನ ಹ: 
pS ್ಲವೆಟ್ಟಿಯ ಬೆನ್ನ ಚಮ್ಮಟಿಗೆಯ ಬಿಳಿಯ ಚವರದ ... ಬಿರುದಿನ 
ಹರಿಗೆಕಾಜರ ಪರಿವೀಥಿಯೊಳಂ (೧ಂಳ. ೩-88 2) ; ವೀರೆಸಿಂಿಯಪ್ಪಿದ 
ತೊಳ್ಳು ತ್ತೆನಿಪ ರನ್ನವಟ್ಟೆಯ ರುಕ್ಬುಂಜದ ರಿವೊಲ್‌ ರಂಜಿಸಿದುದು 
ಪೊನ್ನುಯುಗದ ಪೊನ್ನ ಬಜ್ಜರಿ ಕಟಿಯೊಳ್‌ (ನಂಥ: ೬-3೦). 

(ರನ್ನ ( ಆ ರತುನ) + ಪಟ್ಟಿ] 

ರನ್ನವಡಲಿಗೆ (ನಾ). ರತ್ನಖಚಿತವಾದ ಹರಿವಾಣ : ಆ ಬಾಣವನು 

ಅಂದು ಪೂಜಿಸಿ ರನ್ನವಡಲಿಗೆಯೊಳಗಿಟ್ಟು ಬಂದನು ಚಕ್ರಿಯಿದ್ದೆಡಿಗೆ 


ಳ 
ಲೆವಾಡೆ 


(ಶ್ರೀ ಶಾಲ- 0೩-೦36). | 


[ರನ್ನ ( ಆ. ರತುನ)  ಪಡಲಿಗೆ ( ಎಪಡಲಗೆ)] 
ರನ್ನವಣಿ (ನಾ). ರತ್ನದ ಹರಳು: "ರನ್ನವಣಿ - ರಸ್ನಮಣಿ ರತ್ನದ 


ಹರಳು” (ತಲ್ಯಕೋ. ೩); ಮಣಿ — ರನ್ನವಣಿ' (ಕುವ ತೀತಿ 
ಕರೊ. (ರನ್ನ ( ಆ ನ ) 4+ ಮಣ್ಣಿ] 
ರನ್ನವರದ (ನಾ). ರತ್ನದ ವ್ಯಾಪಾರಿ; ರತ್ನಪಡಿವರ್ತಕ : ಬೆಲೆವಣಿ| 


ಗಾಗರಮೆನೆ ತೋರ್ಪ ರನ್ನವರದರಂಗಡಿಯಿಂ. . . ಪುರಂ ಕಣ್ಣಿಂಬಾದುದು 
(ಉಕ್ಕಿ: ೦೦೬-೪): [ರನ್ನ ( ೬. ರತುನ) | ಪರದ] 

ರನ್ನವರಲ್‌ (ನಾ). ಕೆಂಪುಹರಳು ; ಮಾಣಿಕ್ಯ: **ಕೆಂಬ! 
ಲೈದೆನಲ" ಕಿಸುಗಲ್ಲು'' (16ರುಂ. ೬)- [ರನ್ನ (ಎರತುನ)  ಪರಲ*] 

ರನ್ನವಲ್ಲಕ್ಕಿ (ನಾ). ರತ್ನಖಚಿತವಾದ ಪಲ್ಲಕ್ಕಿ : ಮುತ್ತಿನ ಸತ್ತಿಗೆ 
ಮುತ್ತಿನ ಹೆಗ್ಗಾಳೆ ಮುತ್ತು ಕೆತ್ತಿಸಿದುತ್ತಮರನ್ನವಲ್ಲಕ್ಕಿಯನಿತ್ತನವಳಿ 
ಗೆಸುರೇಂದ್ರ (ಕುಂಶಾಂ. 90-90) - 

[ರನ್ನ ( ಆರತುನ) 4 ಪಕ್ಕಿ, (-ಆಪಲ್ಲಂಗ )] 

ರನ್ನವಲ್ಲಣ (ನಾ): ರತ್ನಖಚಿತವಾದ ಜೀನು ; ಸುರಧನು ರನ್ನವಲ್ಲಣದ 
ಮಾಳ್ಕೆ ಯೊಳೊಪ್ಪಿ! ರೆ ಬಳ್ಳಿಮಿಂಚು ವಸ್ಸು ಸರಿತ ಖಲೀನದಂತಿರೆ ಘನಃ ನಧ್ವನಿ 
ಹೇಹಿತಮಾಗೆ . , . ತೋಟ ನೀಲತುರಗಂ (ಕಂಕ- ೨೩೪) - 

[ರನ್ನ (-ಆ ರತುನ) 4 ಪಲ್ಲಣ] 
ರನ್ನವಸರ (ನೂ). ರತ್ನವ್ಯಾಪಾರಿಗಳ ಅಂಗಡಿಸಾಲು: ರತ್ನ ವ್ಯಾಪಾರಿಗಳ 
ಬೀದಿ: ಪೊಬಾಂಜೆರತೆನೆಯಲ್ದ ರನ್ನವಸರಂ ಗೆಲೆವಂಮದು ರೋಹ 

ಣುಂದ್ರಿಯಂ (ಕೂರಿ: ೦-೦೨೦); "ದಾಂಂಬದ ಮರಗಳ" ರನ್ನವಸರದಂತೆಸೆ 
ದಿರ್ಕುಂ (೪-೫: 009) ; ಸ್ಮರಮಣಿಗಾಜ ಮಾಜುವ ರನ್ನವಸರದಂತುಜಕ 
ಮೆಚಿಕಿದಿಹರಂಗನೆಯರು (ಕತರಿ. ೬೯9): [ರನ್ನ (ಅ ರತುನ) 4- ಪಸರ] 

ರನ್ನವಸಿಅ2/ (ನೂ) ೧. ರತ್ನಗಳನ್ನು ಹೊಂದಿರುವ ಗರ್ಭ. ೨. 
ರತ್ನಗಳನ್ನು ಹೊಂದಿರುವ ಬಸಿರುಳ್ಳುದು : ಭೂಮಿ : ರನ್ನ 
ವಸಿರ್ಪಲಮೊಗವೇಳ್ನಾಲಗೆಯನ್ನಿಲ್ಲದೆ. ನಡೆವ ನೆರಲ್ಲರಿವುಮ್ಮುನ್ನೀರ್ಗಂದಂ 
ಬಿಸುಗದಿರನೊಡಲ್ಪಿ ಡಿದವನೆಂಬೆಂಟು ನಿನ್ನಯ ಪರಿಜಾಂತು (ಉದ್ಕರೇ-೦-೩ ೨). 

ರನ್ನವಸಿಜಳ್‌ -- ರತ್ನವನ್ನು ನಹನ ಹೊಂದಿರುವವಳು: 

ಭೂಮಿ : ರತ್ನಗರ್ಭೆ ಸಿ ೬ ರನ್ನೆವಸಿಜಳಿ ಭೂಮಿ” 
(ಕರಸಾ- 82-೨೦೦). ನ್ನ (ರತುನ) + ಬಸ್‌] 


ಡೆ 


ವೀರಘಂಟೆಯ ಹೊನ್ನ ಗುಬ್ಬಿಯ | 


೭೫೭೨ 


19 


40 


48 


ರಪಣ. 
ರನ್ನವಾಟಿ (ನಾ). ರತ್ನ ಹುಚತವಾದ ಗ ಹ, - ಭವನ: ಎಡೆಬಿಡದಿನ್ನು 
ಫಡ ವಿಬುಧ ಭೂಸುರ ರನ್ನ | ವಾಟಿಗಳಿಸಿದವು (ಬಲ್ಬು: ೨-36). 
[ರನ್ನ ಜರ 4 ವಟಿ] 
RS (ನಾ). ರತ್ನಖಚಿತವಾದ ಪಾದುಕೆ: “ ರನ್ನಮವುಗೆ 
ಯೆಂದಂದಾದುದು ರತ್ತಪಾದುಕೆ ” (₹0೪9. ೦33) ; ಮುರಾಂತಕಂ 


ಮುಂಬರಿದು ಕೆಯ್ಸುಡೆ ವೃಷಭೇಂದ್ರೆನಿಂದವತರಿಸಿ ಕುಬೇರಂ ಸಾರ್ಚಿದ 
ರನ್ನವಾವೆಗೆಯು ಮೆಟ್ಟಿ (106: 8-೩೭ ಐ) ; ಮುತ್ತಿನ ಸರವೆನ್ನ 
ರನ್ನವಾವುಗೆಗಳ ಸುತ್ತ ಲಂಬಣಮಾದುದಿಂದು (1೦೦. 0-೪3) 

[ರನ್ನ (ಆ ರತುನ)  ಪಾವುಗೆ] 


ರನ್ನ ಮಾಸಣ್‌ (ನಂ)-ರತ್ನೆದ. ಹಾಸುಗಲ್ಲು ; ಕಂಡರವರು . . , ರನ್ನವಾಸಲ್‌ 


ಗಳಿಂದ. ಶಶಿಕಾಂತಶಿಲೆಗಳ ಕಂದರಂಗಳಿಂದತಿಮನೋಹರೆಮಾದ ಗಿರಿ 
ಯೊಂದನು (3 ಉಭಾ: ೩-0). [ರನ್ನ (೬ ರತುನ) _ ಪಾಸ್‌] 
ರನ್ನವಿಟ್ಟರ (ನಾ). ರತ್ನ ಖಚಿತವಾದ ಆಸನ ; ಮಣಿಪೀಠ : ಚಿನ್ನದ 
ಕಾಲ ಬೆಳ್ಳಿಯ್ಯ ಕಾಲ ಸುವರ್ಣದಡ್ಡಣಿ ಸುಪ್ಪತಿಗೆ ರನ್ನವಿಟ್ಟರ 
ರತ್ನಗಂಬ! ೬ ಇತ್ತ ಮಗಗೆ (ಸೂತಕ: 0೫-೭೬): 
[ರನ್ನ («ಎ ರತುನ) _ ವಿಟ್ಟರ] 
ರನ್ನವೆಸ (ನಾ). ರತ್ನವನ್ನು ಕುಂದಣಿಸುವಿಕೆ ; ತನ್ನೊಲವಿಂ ತತ್ಪುತ್ರ 


ಕಳತ್ರಕೆ ರನ್ನವೆಸದೆ ಬಹುವಿಧ ಭೂಷಣಮಂ' ಮನ್ನಿಸಿ ಕೊಟ್ಟಾ ಡೇವನಮರ 

ಹೀಕಕ್ಕೆಯ್ದಿದಂ (ಜಯಕಾ- ಸ ರೆನ್ನೆವೆಸದ ಕಾಳಾಂಜಿ ಕರ್ಪೂರಕರಂಡ 

!ಗಂಥೋದಕವಿಡದವರ್ಗಳ ಕಂಜಾಕ್ಷಿಯರೊಡನೆಯ್ದಿದರ(ರೋಡಕ. 

[ರನ್ನ (< ರತುನ) 4. ಬೆಸ] 

ರನ್ನವೆಳಗು (ನಾ). ರತ್ನದ ಹೊಳಪು. ಕಾಂತಿ : ಹೊನ್ನ ಹಾವುಗೆಯ 
pe ಸ್ಲವೆಳೆಗಂ ಕೀಳ! ಡಿ ನಕ್ಷತ್ರಮಾಲೆ:ಯಂತೆ ನುಣೆಳೆಗನೀಂಬ ಪದನಖಪ್ರಭೆ 
ಪೂದಲಿಗೆದಟ* (nt. 3-೬ ನ); ಒಳಗಣ ರಣ್ಷಪೆಳಗಲ್ಲರಿವ ತೊಡರ್ದಿಪ್ಪ 
ಕೆಂಬವಳಮಲ್ಲಿವು ಪಯೋನಿಧಿಯ ಕೆನೆಯೊಪ ಶ್ಪಮಲ್ಲದೆ. ನೀರ್ಮೊಗೆಯಲಿಳಿವ 
ಮೇಘುಗಳಲ್ಲೆನಿಸಿದುವು ಕಡಲೊಳು (5 ಬಣ. ೩-೬). 

[ರನ್ನ (೬ ರತುನ) _ ಬೆಳಗು) 

ರನ್ನಸರ (ನಾ). ರತ್ನದ ಹಾರ; ಮಣಿಮಾಲೆ: ಪೊಸಲತೆಯಕ್ಕುಮಲ್ಲ 
ಲತೆಗೆತ್ತಣದ್ದೀ ಸವಿವಾರು ನೀಟ್ಜ ರನ್ನಸರಮದಕ್ಕುಮಲ್ಲ ಸರಕೆತ್ತಣದೀ 
ನವಘರ್ಮಬಿಂದುಗಳ್‌ (ಉರಿ 6-90): [ರನ್ನ (ರತುನ) 4 ಸರ] 

ರನ್ನು (ನಾ) (ಕ್ರಿಕೆಟ್‌ ದಾಂಡುಗಾರರು ಗುರಿಗೋಲುಗಳ 
ಮಧ್ಯೆ ಪರಸ್ಪರ ಓಡಿ ಮಾಡುವ) ಗೆಲ್ಲಂಕದ ಓಟ; ಒಂದು ಗಂಟೆಯಲ್ಲಿ 
ಒಂದುನೂರುಐವತ್ತಕ್ಕೆ ಮೈಲ್ಪಟ್ಟು ರನ್ನುಗಳನ್ನು ಹೊಡೆದರು. 
(ನಾಡಿಗೇ - ೦೬೦). {+ no. ru] 

ರನ್ಷೆ (ನಾ). ಶ್ರೇಷ್ಠಳಾದವಳು : ಅ ಹೆಣ್ಗಳ ರನ್ನೆಗೆ 
ಯನಿಳ್ಕುಳಿಗೊಂಡತಿ ರಾಜಿಸಿದವು ತಿವಳಿಗಳು (ಇಯುಕಾ- 
ವಾಣಿಯರ್ಕಾಳಾಹಿವೈೇಣಿಯರ್‌ . 


೨೪-೦೦) 


ಪಲ್ಲವಕವ್ಯೂಹದೆರ್ದೆ 
8-43); ಕಲೀರ 
೬. ಕಳೆದುಳಿದ ರನ್ನೆಯರ* [Oe 
[ರನ್ನ (೬ ರತುನ) 4 - ಎ] 
ರಪಣ, ರವಣ (ನಾ). ೧: ಆಸ್ತಿ; ಐಶ್ವರ್ಯ : ಮಾಣಿಸಿದೊಡೆ ಮಾಣದೆ 
ರ[೫ಾಕಂ- ವ]ಪಣಮಂ ತೋಲ್‌ಯಮೊತ್ತೆಯನುಗ್ಗ ಡಿಸಿಯುವಣಾಡಿಮೆನೆ 
(ಐಶರಾ, ೬-೩ ವ); ಕೆಜ್‌ಯಂ ಕಂಡು ಕಟವೆಯಂ ಬಿತ್ತುವಂತೆ ರಪಣಮಂ 
ಕಂಡು ಕಡನಂ ಕುಡುವಂತೆ (ರರ್ಶಾಕ್ಶು- 0-0೬0)- ೨. ಹಣ; ಧನ: 
ವಚನವಾತ್ರದ ರಪಣದಲಿ ರಚಿಸಿದನು. ಗೋಧನಭೂಮಿದಾನವನು 
(ಕುವ್ಸಾಕ: ೯-೨0); ಗುಪಿತದಿಂ ರಪಣಮಿತ್ತೆ ಆದಂದು ಬೈದಂದು ಪೆರ್ಗಹಳಿ 
ಭೋರ್ಗರೆದವು (ಶಂಕು: 00-03); ಸಾಲ ತೀರಿಸಲು ಅವನ ಬಳಿ ರಪಣವೂ 
ಇದ್ದರಿಂದ, ಅವನ ಹೆಂಡತಿ ಮಕ್ಕಳನ್ನೂ ಆಸ್ತಿ ಪಾಸ್ತಿಗಳನ್ನೂ ಮಾರಿ ಸಾಲ 


೩೦-೩)- 


ರಪರಪನೆ 


ತೀರಿಸತಕ್ಕದ್ದೆಂದು ಸಾಲಿಗ ಆಜ್ಞೆ ವಸಾಡಿದನು (ಕೃಷ. ೫೦), ೩. ರಕ್ಷಿಸುವ 
ಸಾಧನ; ಸಹಾಯಸಾಮಗ್ರಿ : : ರಪಣವೇಕೆಲೆ ಹೂಹೆ ಭಟರಿಗೆ ಎಪುಳ 
ಸಂಗ್ರಾಮದಲಿ ಭುಜವೇ ರಪಣವಲ್ಲೈ (8ರ. ೨-9-೩೨); ರಪಣಗಳೇ 
ಕೆಲೊ ಹೂಹೆ ಭುಜರಪಣವು ಭಟಗಾಜಗಿಹೆ (ಹಾರತಾ, ೩೪). ರವಣ್ಯ : 
ಪಿ. ರವಣಮಾದ ಜೂದುಗಾಅನಂತೆ ಮಗುಟ್ಟು! ಮಗುಟ್ಯು  ಮಭ್ಯಾಸ 
ವಶದಿನಿನಿಯಳ ಕೂಟಮನೆ ಬಯಸಿ (ಕರಪು- ೬-೪ 5). ೪. ಜೂಜಿನಲ್ಲಿ 
ಒಡ್ಡುವ ಹಣ ; ಪಣ : ನೋಡುವರೆಡಗಣ್ಣ ಢಾಳಕೊಳೆ ಹಾಸಗೆವುಯೆ 
ಮನಂ ವಿಟರ್ಗೆ ಹೋದುವು ರವಣಂ ಗುಣಕ್ಕವಳ ಜವ್ವನನೆತ್ತದೊಳಾರೆೊ 
ಸೋಲದರ್‌ (ಸೂಸು. 6-೪0); ಮಣುಜೂಜಂ ಕುಡವೇಬ್ಬುದಾಂ 
ರವಣವರಂ ಬೇಟ್ವಿಂತುಟಂ ತಂದೆನೆಂದಲ್‌ಪಲ್ಕೆ (146: ೬೩೪) ; ನಿವಗೆ 
ಹರಿಬದೊಳೊಂದು. ಮುಟ್ಟಿಗೆ ರವಣವುಂಟೇ ಹಾಯ್ಕಿ ನಿಮ್ಮಾಟವನು' 
ನೋಡುವೆನು (ಕ್ಯಾ: 39-04): [p ಇದು ಸಂಸ್ಕೃತದ 'ರೈ' ಮತ್ತು 
'ಪಣ' ಎಂಬ ಎರಡು ಶಬ್ದಗಳು ಸೇರಿ ಆದ ಕೂಡುನುಡಿ ಇರಬಹುದು] 
ರಪರಪನೆ ' ಅಪಲವನೆ' ನೋ. 

ರಪಾಟ, ರಪಾಟಿ, ರಪಾಟೆ (ನಾ). (ಉಕ) ವೇಗವಾದ ಓಟ ; ದೌಡು : 
ಎಲ್ಲಿಯೂ ಅವನ ಹೆಸರು ಕುಣದಾಗಿತ್ತು. ಕೂಡಲೇ ಮೋರೆ ಒಣಗಿಸಿ 
ಕೊಂಡು ಸೈಕಲ್ಲು ತೆಗೆದುಕೊಂಡವನೇ "ರಪಾಟ' ಹೊಡೆದನು (ಅತ. ೫0: 
ರಪಾಟಿ : ಮೂವರೂ ರಪಾಟಿ ಓಡಲಾರಂಭಿಸಿದರು. (ಜಸಿ: ೨) ; 
ಒಂದು ಕಲ್ಲು ತೆಗೆದುಕೊಂಡು ಒಗೆ. ತಾನೇ ರಪಾಟಿ ಓಡುವುದು 
(ಕೊಂಬು. ಲೆ. ರಪಾಟೆ : ಇಂದು 'ಬೇಟೆ: ನಾಳೆ ಕುದುರೆಯ, ರಪಾಟಿ 
[CT [*- ಹಿಂ. ರಪಟ್‌, ರಪಟ್ಟು; ಮರಾ. ರಐುಟು] 

ರಪಾಟಿ 'ರಪಾಟ' ನೋ. 

ರಪಾಟೆ " ರಪುಟ ' ನೋ. 

ರಪ್ತಿಸು (ಕ್ರಿ). (2): ಜ್ಞೃಪ್ಪಿಯಿಂ ರುಗಾತಿರೇಕವಿಜ್ಞ ಪದಿಂ ರಪ್ತಿಸುವ 
ಸಿದ್ಧಾ ಂತವೇದಾಂತಮಂ ದ ಜರದು ಗುಪ್ತ ಕ ೋಟಿವಿಶೇಪಮೆಂತ್ರ ಬೀಜಾಕ್ಷರದಿ 


19 


1s 


ಲುಪ್ಪನೆಯಿದಂ ತನ್ನವಂ (ಅಪು. ೩4-49). [74 -- ಇಸು] 
ರಪ್ಪನೆ (ಅ). ` ರಪ್‌ ' ಎಂಬ ಶಬ್ದದೊಡನೆ ; ಭಾರಿತರು ಧರೆಗೆ 
ಮೂಲ ಕಳೆದುರುಳ್ಳಂತೆ ರಪ್ಪನೆ ಬೀಳಲು (84ರ. ೧೪-೦). 
[ರಪ್ಮ್‌ 4 - ಅನೈ] 


ರಫ್ತು (ನಾ). ಹರಿದು ಶೂತುಬಿದ್ದಿರುವ ಬಟ್ಟೆಗಳನ್ನು ದಾರದಿಂದ |3₹ 


ಹೆಣೆದು ಜೋಡಿಸುವುದು : ಹಳತಾಗಿ ಚಿಂದಿಯಾಗುವೆನೆಂಬ ಬಟ್ಟೆ. 
ಯನು ರಪ್ಪಿನಲಿ ತೇಷೆಯಲಿ ಸರಿಖಾಡಲಖ/ಿಚೆದೆ? (ಊಟಾ. ೪-09) 
ಕಪ್ಪುಮಾಡು ಎ “(ಉಣ್ಣೆ, ಮೊ. ದ) ಹೆಣಿಗೆಯಲ್ಲಿ ಬಿದ್ದಿರುವ ಕಂಡಿ 
ಯನ್ನು ಸೂಜಿಯಿಂದ ಬೇರೆ ಎಳೆಹಾಕಿ ಮುಚ್ಚು ; ರಫ್ಪುಮಾಡು : 
ಎಳೆತುಂಬು” (0೬೯: ಕೂ): ರಪ್ಪುಹಾಕು - ರಪ್ಪು “ಮಾಡು ; 
ಹೋಗುವಾಗ ತೊಟ್ಟುಕೆೊಂಡಿದ್ದ ಬಟ್ಟೆ ಬದಲಾಯಿಸಿ, ದಿನದ ರಪ್ಟು 
ಹಾಕಿದ ಮೂರುಮೊಳದ ಶೀರೆಯ ತುಂಡನ್ನು ಜತ ಭ್‌: ot). 
[*-ಅರ. ಹಿಂ; ಮರಾ. ರಫೂ; ಹಾಗೆ: ರಫ' 
ರಫ್ಪೆ ` ಆಪ್ಟೆ ' ನೋ. 
ರಫ್ತ (ನಾ). ೧. ವ್ಯಾಪಾರಕ್ಕಾಗಿ ಸರಕನ್ನು ವಿದೇಶಕ್ಕೆ ಕಳುಹಿಸು 
ವುದು; ನಿರ್ಯಾತ : ಹತ್ತಿಯಲ್ಲಿ "ಬಹುಭಾಗ ಇಂಗ್ಲೆಂಡ್‌ 
ಜಪಾನ್‌ . . . ಮುಂತಾದ ದೇಶಗಳಿಗೆ ರಫ್ತಾಗುವುದು (ಕಾತ್ರ. *)- 
ಪಿ. ವ್ಯಾಪಾರಕ್ಕಾಗಿ. ದೇಶದಿಂದ ಹೊರಕ್ಕೆ ಕಳಿಸುವ ಸರಕು. 
ರಫು,ಮಾಡು ಎ ಸರಕನ್ನು ದೇಶದಿಂದ ಹೊರಕ್ಕೆ ಕಳಿಸು; 
ನಿಯರ್ಯತ ಮಾಡು : ಈ ನೀಲಿಯನ್ನು - . - ನಮ್ಮ ದೇಶಗಳಿಗೆ ರಫ್ತು 
ಮಾಡುತ್ತಾರೆ (ಕ್ರಣಾಇ: 11, &೪- [-ಪಾರ. ಹಿರಿ. ಮರಾ. ರಫ್ತ್‌] 


49 


೭೫೭೩ 


ರಭಸ 


ಶಫ್ತುಮ್ಯಾಪಾರ (ನಾ). ವಿದೇಶಗಳಿಗೆ ವಸ್ತುಗಳನ್ನು ಕಳಿಸಿ ಮಾಡುವ 
ವ್ಯಾಪಾರ ; ನಿರ್ಯಾತವ್ಯಾಪಾರ ; ರಫ್ತುವ್ಕಾಪಾರದಿಂದ ದೇಶ 
ದೊಕ್ಕೆ ಹೆಚ್ಚು ನಿವ್ವಳಹಣ ಬರುವುದು (ಶಂಿತ್ರ- ೦೬೬) 

[ ರಫ್ತು * ವ್ಯಾಪಾರ] 

ರಫ್ತುಸುಂಕ (ನಾ). ವಿದೇಶಗಳಿಗೆ ಕಳಿಸುವ ವಸ್ತುಗಳ ಮೇಲೆ 
ಹಾಕುವ ಸುಂಕ : “ರಫ್ತುಸುಂಕ ;- (ಸಂ)ನಿರ್ಯಾತಶುಲ್ಕ” 
duty: ಶತ್ರಿತಿ- ೩) [ ರಫ್ತು 4 ಸುಂಕ ] 

ರಬಟಿ (ನಾ). (ಉಕ) ಅನಾವಶ್ಯಕವಾದ ಆಯಾಸ; ವ್ಯರ್ಥವಾದ 
ದಣಿವು: ಈಗ ಮಲಗು ಹೋಗು: ಒಂದು ಕಾಸು. ಇದೆಲ್ಲ ರಬಟಿ 
ತೊಗೊಂಡು ನೀನೇನು, ಮಾಡೀ! (ಉರ: 6) ; ಇಷ್ಟು ಮಾತ್ರ 
ಹೇಳಬಲ್ಲೆ, ಈ ಅಡಿಗಿ ನಿನ್ನದು ಅಲ್ಲಾ ಅಂತ. ನಿನ್ನ ರಬಟಿ ನಾಲ್ಕುವರುಷ 
ನನಗ ಗೊತ್ತಿಲ್ಲ? (6ಕ್ತಳ್ಕ ೩೩)- | .- ಹಿಂ. ರಬಡ್‌; ಮರಾ. ರಾಬಡ್‌] 

ರಬಟೆ (ನಾ). ಅಂಟಂಟಾಗುವಂತೆ ಅರೆದುಮಾಡಿದ ಲೇಪನದ ವ್ಯ; 
ಕಲ್ಕ : ಶುಂಠೀರಬಟೆಯನ್ನು ವನಾಡಿ ಅದನ್ನು ಬೆಚ್ಚಗೆ ಮಾಡಿಕೊಂಡು 
ಕೋಣೆಗೆ ನಡೆದಳು (ಯುತ್ತ್ಯರೆ- ೨): 
[ + ಹಿಂ. ಮರಾ. ರಬಡೀ. ರಾಬಡೀ ಎ ಗಟ್ಟಿಗೊಳಿಸಿದ ಹಾಲು] 

ರಬುಬು, ರವಾಬು (ನಾ). ಒಂದು ಬಗೆಯ ತಂತೀವಾದ್ಯ : ವೇಣು 
ಶಬಾಬು ಸಾರಂಗಿ ಜಾಣರು ನುಡಿಸುವ ತಂಬುರ ಸನ ರತ 
ಬಂದರೊಸೆದು (ಗೊನುಃ: ೩-006) ರೆವಾಬು; ರವಾಬು ಕಿನ್ನರಿ. 
ಕಾಲಕೀಯೆಂಬ ಮೂವತ್ತುಮೂಲ ತಂತೀವಾದ್ಯಂಗಳ್‌ 

[ +- ಅರ. ಹಿಂ. ಮರಾ. ರೆಬಾಬ್‌ ] 

ರಬ್ಬರು (ನಾ). ೧. ಒಂದು ಬಗೆಯ ಮರ: ಮೊದಲು ರಬ್ಬರಿನ 
ಬೆಳೆಯುವಿಕಿಯು ದಕ್ಷಿಣ ಅಮೆರಿಕದ ಎಮೆಜಾನ್‌ ಕಾಡುಗಳಲ್ಲಿತ್ತು 
(ಐಂತ್ರ- 1, ೪9): ಏ. ರಬ್ಬರು ಮರದಿಂದ ಸುರಿಯುವ ರಸೆ ಮತ್ತು 
ಅದರಿಂದ ತಯಾರಿಸುವ ವಸ್ತು: ಈ ಮರಗಳಿಂದ ರಬ್ಬರನ್ನು 
ಸಂಗ್ರಹಿಸಿದರಾಯಿತು (ಣಕ್ರ- 1. ೦೪೩); ರಬ್ಬರಿನ ಚೆಂಡುಗಳು 
ಇನ್ನೂ ಏನೇನೊ ಸಾಮಾನುಗಳಿದ್ದವು (ಸ್ಮರ್ಗರಾ- 60)- 

[ + ಇಂ. pubber } 

ರಬ್ಬಳಿೆ . ` ರಬ್ಬಳಿಗೆ ` ನೋ. 

ರಬ್ಬಳಿಗೆ. ರಬ್ಬಳಿಕೆ (ನಾ). ಜೋಳದಿಂದ ಮಾಡಿದ ಗಂಜಿ,-ಅಂಬಲಿ : 
ನಿಮ್ಮ ಮನೆಯಲ್ಲಿ ಶಿವಪೂಜೆಗೆಯ್ದು ವಖಾಡಿದ ರಬ್ಬಳಿಗೆಯನುಣಲೆವೇಳ್ಳುಂ 


(Rxpors 


(ಏರೇಶ- ೨೬೬)- 


Gu: ೨):  ರೆಬ್ಬಳಿಕೆ: “ರಬ್ಬಳಿಕೆ ಎ ದಸಾಳಗಂಜಿ” 
(meta: ೩೪). [2] 

Nu (ನಾ)- ಕೊಚ್ಚೆ; ರಾಡಿ: ರಬ್ಬಳಿಯ ನೀರುಮಂ ಶುಭ್ರವೆಸಗಲು 
(Gens: ೪-೩೬೬)- [ + ಮರಾ. ರಬಡಾ ] 


“ag 'ಅಕೊಬ್ಬು' ನೋ: 
ರಬ್ಬುದೋರು (ಕ್ರಿ). ಆಡಂಬರವನ್ನು ತೋರಿಸು; ವೈಭವದಿಂದ 
ಮೆರೆ : ಹಬ್ಬಿತು ಗಗನ ಕೆಂಧೂಳು ಮುಸುಕಿ ಬಹ ಹಬ್ಬಿಸಿಗಳು ಪರಂಗಿ 
ಗಳೂ ರಬ್ಬುದೋರುತ ಅರಬೈಗಳು ಭೂತಗಳಂತೆ ಗರ್ಭನಿರ್ಭೇದ' 
ನೋಡುವರೇ (ಸ%ದಗ- 3-00)- 
[ ರಬ್ಬು (- ಅೊಬ್ಬು) ,. ತೋರು (೬ ತೋಜು) ] 
ರಭಸ: (ನಾ)- ೧. ವೇಗ; ಜೋರು : ಕಲ್ಪಾಂತಶರಧಿಯ ರಭಸವಲ್ಲಿಯೆ 
ಕೇಳಲುದುದು (ಕುಪ್ಮಾಲ್ರೋ- ೨-೦೦) ;. ಹೊಡೆವ ರಭಸದಲದ್ಧಿಹೋಯಿತು 
ವಾದ್ಮನಿರ್ಫೋಷ (8380- 4೬-೨೨); ಗಂಗಾನದಿ * ಭೂಮಿಗೆ 
ರಭಸದಿಂದ ಇಳಿದು (850- ೪: ವಿ. ಆರ್ಭಟ; ಬೊಬ್ಬೆ : ಚೀಜ್‌ದನು 
ಗಿರಿಗಳ ಬೆಸುಗೆ ಬಿಡೆ ನಡುವಿರುಳು ಕೋಳಾಹಳಿಸಿತು ರಭಸ (ಕುನ್ಮಾಸ ೨-98); 


ರಮ 


ಶರತರದ ಕೇರಿಗಳ ಭೂರಿಗಳ ಭೇರಿಗಳೆ ರಭಸದಿಂ ಪುರಮೆಸೆದುದು. 
(404. 8-೫). ೩. ಕೋಪ; ಆಕ್ರೋಶ: ಅವನು ರಭಸದಿಂದ 
ಮಾತನಾಡಿದನು (644). [ಸಂ.] 

ರಮ. (ನಾ)- ೧- ಸಂತೋಷ ; ಆನಂದ. ೨. ಹಿತಕರವಾದುದು ; 
ಸಂತೋಷದಾಯಕವಾದುದು : "` ರದುಂ ರಮಣ್ಯಂ ರಮ್ಮರುಚಿರಂ 
ಪ್ರವೇಕಮೆನೆ ಸೌಮ್ಯಕ್ಕೆ ನಾಮಮಕ್ಕುಂ '' (ಕೂಗ. ೦೨೬-೨). ೩. ಹಿತ 
ವನ್ನುಂಟುಮಾಡುವವನು ; ಇನಿಯ; ನಲ್ಲ: ಅಜಾಂಡಮಂ ಪುದಿದು 
ಬರ್ಪ ದಶಾಸ್ಕನ ವಹ್ನಿಬಾಣಮಂ ಜಯರಮಣೀರವಂಂ ತವಿಸಿದಂ ಹರಿ 
ಮಾರುಣದಿವ್ಯಬಾಣದಿಂ (ತಂಗ. 0೪-೦೬೦): ೪: ಗಂಡ; ಪತಿ. 
೫. ಕಾಮ; ಮನ್ಮಥ. [ಸಂ.] 

ಶಮಜಾನ್‌ ` ರಮಜಾನು' ನೋ. 

ರಮಜಾನು, ರಂಜಾನ್‌. ರಮಜಾನ್‌, ರಮ್ಮಜಾನು (ನಾ). ಅರಬ್ಬೀ 
ವರ್ಷದ ಒಂಬತ್ತನೆಯ ತಿಂಗಳು ಮತ್ತು ಆ ತಿಂಗಳಿನಲ್ಲಿ 
ಮುಸಲ್ಮಾನರು ಆಚರಿಸುವ ಉಪವಾಸದ ಹಬ್ಬ : ನಂದನಸುಸಿತ್ನರದ 
ರಮಜಾನು ತಿಬ್ನಳು (ಎಕ. 1%, ಅನೇಕ: ೨-೦ ; 1663). ರಂಜಾನ್‌; 
ರಂಜಾನ್‌ತಿಂಗಳನ್ನು ಉಪವಾಸದ ಹಬ್ಬವೆಂದು ಕರೆಯತ್ತಾರೆ (ಕೂತಿ): 
ರಮಜಿನ್‌ : ರಮಜಾನ್‌ತಿಂಗಳು ಪೂರಾ ಮುಸಲ್ಮಾನರಿಗೆ ಉಪವಾಸ 
ಪ್ರತದ ಸಮಯ (ಇಾಶ್ಮ. ೦೯೯): ರಮ್ಮಜಾನು : ರಮ್ಮಜಾನು ತಿಂಗಳು 
(ಗಕೇಂದ್ರ- ೬೪)., [4 ಅರ, ರಮಜಾನ್‌, ರಮರುಸಇನ್‌ ; ಪಾರ. ಓಂ. 
ಮರಾ. ರಮ್‌ಡಾನ್‌ ] 

ರಮಡೋಲು. ರಂಡೋಲ್ಲು, ರಂಢೋಲು (ನಾ). ೧. ಒಂದು ಬಗೆಯ 
ದೊಡ್ಡ ಚರ್ಮವಾದ್ಯ (4) ರಂಡೋಲು ; ೧. (ಅಮ್ಮೆ. vn. 
೨ಬ): ಪಿ. (ಆಲಂ). ದೊಡ್ಡದು ; ದಪ್ಪವಾದುದು : ತೆರೆದ ಕದ 
ಶೋರಿಸಿತು ಎನ್ನ ಹರೆಯದ ಹೀರಬಂದಿರುವ ಕ್ರೊರಿಯನು- 
ಹೊಟ್ಟೆಯದು ರಂಡೋಲು, ಮೂಗು ತೆಂಗಿನಕಾಯಿ (ತತ್ಮಂ. ೫): 
ರಂಢೋಲು ಬಿ. ಬಾಣ ಬಿರುಸು ರಂಥೋಲು ವಾದ್ಯ! (ಕುಲಜ, ೦೦)- 

[ + ಮರಾ. ರಮುಢೋಲ"] 

ರಮಣ (ನಾ). ೧. ಹಿತವನ್ನು ಉಂಟುಮಾಡುವಂತಹುದು ;. ಅನಂದ 
ದಾಯಕವಾದುದು : *“ರಮಣಾರ್ಥಂ ರಮಣೀಯಂ ರಾಮಣೀಯಕಂ” 
ಕುತ ೦೦೦) : ಸುಮತಿಗಳು ಪರಮೇಶನೆಂದಡೆ' ರಮಣದಿಂ ಪರಮಾತ್ಮ 
ನೆಂದಣಡೆ ವಿಮಂತ ಪರಬ್ರಹ್ಮವೆಂದೆಡೆ: ಹರನ ನಾದುವಿವು (೪44. 18-40). 
ಶಿ. ಏಲಾಸ ; ಲೀಲೆ : ಕ್ರೀಡೆ : ಪರಿಧಾವನ್ನಕ್ರಚಕ್ರಕ್ರಮಣ ರಮಣ 
ಸಂಜಾತಕಲ್ಲೋಳಮಾಳಾಸ್ಫುರದುದ್ಯತ್ತೀಕರೌಘಸ್ಥಗಿತಗಗನದಿಗ್ಮಂಡಳು. . | 
"ಶೋಭಿಕುಂ -.- - ರೌದ್ರಂ ಸಮುದ್ರಂ (ಕ. ೫1, ಉರ. ೪೩-೪; 
3164); ರಮಣ ನಿಟ್ಟಿಸಿ ಮುಗ್ಧೆ ಬಾರೆನುತ ಕುಸ್ತರಿಸಿ ರಮಣಮಂ ತೀರ್ಚಿ 
ಬೆಚ್ಚಂ ಪರದು ಸಂತೈಸಿ ರಮಣನಿರ್ದೆಡೆಗೆ ಕಳುಪಿದ (ನಂಗ. 3-೨-೪೨). 
೩. ನಲ್ಲ; ಪ್ರಿಯ: ಪ್ರುಮದಮುದನಮಾದ್ಧದ್ಕೌವನೋದ್ಯಾನರಾಮಂ 
ರಮಣರಣಿ(ತ] ಗೋಸ್ಲೀಬಂಧಸೇಧಿಪ್ರಬಂಧಂ (100: ೩-೨೦೨). ೪. 
ಗಂಡ; ಪತಿ: "ಕಾಂತ... ರಮಣ, ಪ್ರಸಾಧಿನಾಥಃ. ಅನುಕ]. 
ಈ ೧೪ ಗಂಡಂ” (ತಉಡೂ: 63-494) ; ರಮಣನಿರೆ ಪಾಣ್ಪನೊಳ್ಗತಿ 
ರಮಿಯಿಸಿದವಳುಂ ವೃಥಾನುವಾದದೆ ಫಳಮೇಂ ಕಮಳಿನಿ ದಿನಪತಿಗಲ್ಲದೆ. 
ಸದುನಿಸಿ ದೋಷಾಕರುಗೆ ಮೊಗಮಿತ್ತವಳೇ (ಅಹಿತ: 00-60). ೫. ಕಾಮ; 
ಮನ್ಮಥ. ೬. ಕತ್ತೆ. [ಸಂ 

ರಮಣಿ (ನಾ). ೧. ಸುಂದರಳಾದ ತರುಣಿ : ರಮಣಿಯ ಮುಖಕ್ಕೆ 
ಮಣಿಮುಕುರದುನೊಪ್ಪರೆ ತೋರ್ಪ ದಿವಿಜವಧು ಸಮ್ಮುಖಮಂ ಹಿಮ 
ಕಿರಣಂಗಂ ರವಿಗಂ ಸಮನಿಪ ಪಣ್ಣವೆಯ ಸಂಜೆವೆಣ್ಣರಿ ಪೋಲ್ತಳ್‌ ಟಾ 


೭೫೭೪ 


26 


30 


ರಮಾವಲ್ಲಭ 
ಅಳ) ೨. ಹೆಂಡತಿ.; ಪತ್ನಿ. ೩. ಹೆಂಗಸು; ಸ್ರೀ: 
“ರಾಮಾ... ರಮಣೀ.. . , ಯುವತಿ ಈ ೨೮ ಸ್ತ್ರೀಯರ್‌ * 


(ಶಉಡಯು. ೭6-536); ಆರೆ ಸಿತೇಂದುಗಳತಿಬಳರುಗಿ ಸಮದೊಳಿರೆ ರಮಣಿ 
ಪುಟ್ಟುಗುಂ. (೫. «-ಅ); ೪ಉ. ನಲ್ಲೆ; ಪ್ರಿಯೆ: “ವಬ್ಲಭನು 
ತನ್ನಲ್ಲಿ ರಮಿಸಲಿಚ್ಛೆಯುಳ್ಳವಳು ರಮಣಿಯೆನಿಸುಗು * (೫8೫, 00೬) ; 
ರಂಡೆಯಾಸೆಗೆ ರಮಣಿಯಂದವ ಕೆಡಿಸಿದಂಶಾಯ್ದು (೧೪0 ೩೪-0), 
[ ಸಂ; ರಮಣೀ] 

ರಮಣೀಯ (ಗು). ಬಿ. ಆನಂದವನ್ನುಂಟುಮಾಡುವ ; ಆಹ್ಲಾದಕರ 
ವಾದ ; ಬಾಸಣಿಸುತಿರ್ಪುದು ಸಾರ್ಥತೆಯಂ ನಿಜಾಖೈೆಯೊಳ್‌ ನೆರವಿ 
ಸುಗಂಧಿಮಂಡಳಮಿಳಾರೆಮಣೀರಮಣೀಯಕುಂಡಲಂ (ತಂದೃತೆ. ಆ); 
ರಮಣೀಯತರದೋಸ್ತಂಭಗಳನಗಲಸುತ ತಿಮಿರವಿಜೃಂಭಣನು ಮಣಿಂಜತ 
ರಥದಿಂದಡರ್ದನಂಬರವ (ಕೂರಣ ೬-೩೬-೦೪) ೨. ಚೆಲುವಾದ ; 
ಮನೋಹರವಾದ . ಚಿತ್ತದಲಿ ಚಿತ್ರಿಸುತ್ತಾ ಭುಶನರಮಣೀಯ 
ರಮಣಿಯಂ ಹೋಲಿಸಿದನಲ್ಲಿ (8ಕ್ಟಾಗ. ೬೪-೨೦೨೪). (ನಾ). ೩. ಆನಂದ 
ದಾಯಕವಾದುದು. ೪. ಮನೋಹರವಾದುದು : .ಆ ಜಲಪಾತದ 
ವೈಶ್ಯ ರಮಣೀಯವಾಗಿದೆ (649). [ಸಂ.] 

ರಮಣೀಯತೆ (ನಾ). ೧- ಅಂದ ; ಮನೋಹರತೆ : ಅಂತತಿರಮಣೀ 
ಯತೆಯನೊಳಕೊಂಡಖಿಳಜನಮನೋರಂಜನಮಾದ ಬೀದಿಗಳೊಳ* (ಇಗೂ. 
3-3೪ ನ). ೨. ಆನಂದವನ್ನುಂಟುಮಾಡುವಂತಹುದು: ಸುಖ ಕೊಡತಕ್ಕ 
ಅಂಶವು ಒಂದು ಇದೆ. ಇದನ್ನು ರಮಣೀಯತೆ : ಎಂದು ಕರೆಯಬಹುದು 
(ಕೈರಿಂ. ೦೬೯). [ಸಂ. ರಮಣೀಯತಾ] 

ರಮಣ್ಯ (ಗು). ೧. ಸುಂದರವಾದ ; ರಮಣೀಯವಾದ: (ನಾ). ೨. 
=ರಮ ೧ ; “ರಮಂ ರಮಣ್ಯಂ ರಮ್ಮ ರುಚಿರಂ ಪ್ರುವೇಕಮೆನೆ ಸೌಮ್ಯಕ್ಕೆ 
ನಾಮಮಕ್ಕುಂ” (ಹಗ. 0೨೬-3}, [ಸಂ.] 

ರಮಲ (ನಾ). ಕವಡೆ ಹಾಕಿ ಶುಭಾಶುಭಗಳನ್ನು ಹೇಳುವ ಫಲ; 
ಜ್ಯೋತಿಷ : ಕನಸು, ಜ್ಯೋತಿಷ್ಯ, ಶಕುನ, ಮುಹೂರ್ತ, ರಮಲ, 
ದೈವಭಕ್ತಿ: ಇತಾದಿಗಳು ಒಂದೇ ಮೂಢಭ್ರಾಂತಿಮಾಲೆಯೊಳಗಿನ ಮಣಿಗಳು 
(ನಿಶಾುಂ- ೭೦). [ಇ-ಅರ. ಹಿಂ. ಮರಾ. ರಮಲ್‌] 

ರಮಲಜ್ಞ (ನಾ)- ರಮಲಶುಸ್ಟ್ರವನ್ನು ತಿಳಿದವನು : ರಮಲಜ್ಞನ ಕಡೆ 
ವಚಾರಣೆ ಆಯ್ತು (ಕತೆ: ೩): [ರಮಲ + ಜ್ನ] 

ರಮಾಧವ (ನಾ). ೧. ಲಕ್ಷ್ಮೀಪತಿ ; ವಿಷ್ಣು : ಶಿವನುತೆ ಗಂಗಾಹಿಮ 


ಕರಾವಹಂ ರಮಾಧವನಂತೆ ಗೋತ್ರೈಕಪಾಲಕಂ (ಕೈಮಿಧಾ ೬ ವಿ. 
[ಜೈನ] ವಾಸುದೇವ : ಅಗಲ್ಲು ಪೋದನಧಿರಾಜನಿಳಾತಿಳಕಂ ರಮಾಧವಂ 
(ಫ್ರತೃಫು- ೦-೯೩) - [ಸಂ,] 

ರಮಾರಮಣ (ನಾ). = ರಮಾಧವ ೧; ಮಾರಮಣ ಭೂರಮಣ 
ಪುರಂದರವಿಟ್ಮಲ ಸಾರ್ವಭೌಮ ರಮಾರಮಣ (ಪುರೆಂದ. ಠಾ: ೨-೪೮-0); 
ರಮಾರಮಣನಾಗಿ ಪ್ರಕಟಿತದ ಧರ್ಮಸಂತತಿಗಳಂ ಪಾಲಿಸುವ ಸುಕುಮಾರ 
ಮೂರ್ತಿಯಂ... - . ಎನಗೆ ತೋಜಾದುದಿಲ್ಲ (ಕೈಬಳಾ, ೩೨-೩೪). [ಸಂ.] 

ರಮಾರಮಿ (ಗು). ೧- ಎದ್ದುಕಾಣುವ : ಡಿಕಾವಾದ, ರಮಾರಮಿರಂಗಿನೆ. 
ಹೊಸದಾಗಿ ಬಣ್ಣಬಳಿದೆ (80ರ. ಇಂಕಂ): (ನಾ). ೨. ಜಮೆ ಮತ್ತು 
ಖರ್ಚು ಸಮಾನವಾಗಿರುವುದು : ನಷ್ಟವಾಗದಿರುವುದು. ೩. ಎಲ್ಲ್‌ 
ವಿಧದಲ್ಲಿಯೂ ಒಂದೇ ಸೆಮನಾಗಿರುವುದು ; ಸಮತೆ 

[*- ಮರಾ- ರಮಾರಮ, ರಮಾರಮಿ] 

ರಮಾವಲ್ಲಭ (ನಾ). - ರಮಾಧವ ೧: ಆ ವಿನುತಚಟ್ಟಿ 
ರಮಾವಲ್ಲಭನಂ ವಧುವರಸವೈವೆರಸು ಸದ್ಭಾವದೆ ಪೂಜಿಸಿ ((4್ಮಕಾ 
me): [13] 


ರಮಿತ 


ರಮಿತ (ಗು): ಆನಂದಗೊಳಿಸಲ್ಪಟ್ಟ ; ಹರ್ಷವನ್ನು ತಂದ : ಎಲ್ಲರುಂ 
ಕಾಂತಾರಮಿತಭೋಗಸಂಪದರ್ಕುಜರೆನಿಸರವನಿಳೆಯೊಳು (ರ್ಮಲುಾ: ೨-೦೦): 
[ಸಂ.] 
ರಮಿಯಿಸು ' ರಮಿಸು ' ನೋ. 


೭೫೭೫ 


p 
ರಮಿಸು, ರಂಬಿಸು, ರಮಿಯಿಸು, ರಮ್ಮಿಸು (ಕ್ರಿ). ೧. ಆನಂದಪಡು ; 


ಸುಖಿಸು : ಮೆರೆದುದು ವಿಷಯಮಧ್ಯೆ ರಾಜಧಾನಿ ಆಯೋಧ್ಯೆ, ರಮಿಸು 
ವಿಂದ್ರಿಯಸುಖದ  ನಡುವಣಾತ್ಮಾನಂದದಂತೆ (ಶ್ರೀಣನೂಿ. ೬-೦೩6) ; 
ಮೇರಿಯ ಪ್ರೇಮಸರೋವರದಲ್ಲಿ ರಮಿಸುವ ನಾರಾಯಣಮಾಸ್ತರರಿಗೆ 
ಹೊರಪ್ರಪಂಚದ ಅರಿವಿದೆಯೇ ? (ಉರೇಂ- ೬) ; ಇವನಲ್ಲಿ ಯೋಗಿಗಳು 
(ಆನಂದಿಸುವರು) ರಮಿಸುವರಾದುದರಿಂದ “ರಾಮ ಎಂಬ ಶಬ್ದವು 
ಬಂದಿದೆ. (೫6ರ. 66). ೨. ಪ್ರೀತಿಯಿಂದ ಸಮಾಧಾನಮಾಡು ; 
ಸಂತೈಸು : ಒಡಲುರಿಗೆ ಮೊರೆಯಿಡುವ ಕಡಲನು ಕಡುಪಿನೊಳು 
ಮುದ್ದಾಡಿ ರಮಿಸುವೆ (ಗಂ, 3-0) ; ಅವಳೊಪ್ಪದಿರಲು ಗಂಡು ಅನೇಕ 
ರೀತಿಯಿಂದ ರಮಿಸಿ ಸಮಾಧಾನ ಹೇಳುತ್ತದೆ. (ಕನ್ನಜಾ- ೦೦೪) ; ಅವನನ್ನು 
ರಮಿಸಬೇಕಾದರೆ ನರಹರಿಗೆ ಸಾಕುಬೇಕಾಯಿತು (ಸನುತ. 0೯೪) ; ಮಗನನ್ನು 
ಮುದ್ದಿಸಿ, ರಮಿಸಿ ಪೆದ್ರರ್‌ಮೆಂಟು ತಂಡುಕೊಡುವೆದಾಗಿ ಹೆಳಿ. - . 
ಹೊರಟ (ರೂಕೆಕ್ಕಿ. 000) $೩ ಸಂಭೋಗಿಸು ; ಕ್ರೀಡಿಸು “ ರಮಿಸು- 
ಕ್ರೀಡಾಯಾಂ ” (ಕರುಧಾ) ; ಮಿಕ್ಕ ಹೊಲಶಕಿಯರು ನೀವೆನೆ ನಿದ್ಮು 


ಜವ್ವನದ ಸೊಕ್ಕು ರೂಪಿನ ಗಾಡಿ ಜಾಣತನದೊಪ್ಪವೇತಕ್ಕೆ ಯೋಗ್ಯಂ 
ರಮಿಸಿದವರುಂಟಿ ಶಿವಶಿವ (ಶಕ: ೬-0೮) ; ಪುರುಷನೊಬ್ಬನಿರಲೈ 
ಕಾಮಾತುರವಡಿಸಿ ನಿನ್ನಂ ರಮಿಸುವುದು ನೀತಿಯಲ್ಲೆನಗೆ (ಂಸಫ್ಪ: ೪3-೩3). 


೪. ಆಸೆಪಡು ; ಕಾಮಿಸು : ಉದಿರ್ದಂಗದ ಬಾವನ್ನವುಡಿಯ ಸೊಗ 
ಸೊದವೆ ರಮಿಸಿದಾ ನವಸೌಗಂಧಕೆ ಪದೆದೆಜಗುವ ಪೊಸಪಜಮೆಗಳ ಪಸುಳಿ 
ಯಿಂಚರಪೊಪ್ಪಿದುವು (80೫. ೪-೪): ೫. ಆನಂದವನ್ನುಂಟುಮಾಡು; 
ಸಂತೋಷಗೊಳಿಸು : ಬಿಲ್ಲೋಲಾಂತು ನಿಂದುದು ಬೇಡವೆಣ್ಗಳು ಕಣ್ಣಿ 
ರಮಿಸೆ (ಕೋಶತ: ೯-೪೦): ರಂಬಿಸು: ೨. ನಮ್ಮ ರಂಗ ಆಡಿದ 
ನೋಕುಳಿಯ ರಂಬಿಸಿ ಕರೆದು ಚುಂಬಿಸಿ ಒಗೆದನು ರಂಭೇರಿ 
ಗೋಕುಳಿಯ (ಭಿಕಂರ- 3-೦3೯ ಅನುತೂಂ) ; ವನದೇವಿ ಮೆಲ್ಲಡಿಯಿಡುತ 
ತಾ ಬಂದು ಗಲ್ಲವ ಪಿಡಿದು. ತೊಡೆಯೊಳಿಟ್ಟು ರಂಬಿಸಿ ಬಲ್ಲಿದನಾಗೆಂದು 
ಹರಸಿ (ಕ್ರ ಶಾ. ೦-೩೮) ; ನಂಬಿಸಿ ರಂಬಿಸಿ ಚುಂಬಿಸಿ ಎದೆಗೊಂಬಿ ಬಿಂಬೀಸಿ 
ಎದೆಯೊಳೆಗ ಅಂಧಾಂಗ (ಸಪೀಗೀ- ೫೦-೫); ಬಗೆಬಗೆಯಾಗಿ ರಂಬಿಸಿದೆ. ತಿಂಡಿ 
ಕೊಡುವೆನೆಂದು ಆಶೆ ಹಚ್ಚಿದೆ (89ಟುಏ. ಊ)- ೪. ಗಂಭೋಶಂಕರ ಎಂದು 
ರಂಬಿಸಿ ಕರೆವೆ (೪ರಾಳ: ೨3). ರಮಿಯಿಸು : ೧. ಸಮುದಿತಸಮಸ್ತ. 
ಲೋಕಂ ರಮಿಯಿಸುವ ವನಾಂತಮಂತದುದ್ಯಾನದನಂ (ಮತ್ತುಕೋ:೩೨-04) - 
೩ ಅಲ್ಲಿಯೆ ತೊಡರ್ದಲ್ಲಿಯೆ ನಿಂದಲ್ಲಿಯೆ ರಮಿಯಿಸಿದಳಾಕೆ ಮರು[ದಾ] 
0೪) : ಕನಕಮೂಲಮಂ ಕೊಂಡು ಕಟ್ಟಿ 
ಕಟಿಯೊಳ್‌ ಪುರುಷಂ ರಮಿಯಿ:ಸಿದಂದಾಕೆಗೆ ಗರ್ಭಮಾಗದು (ಕೋಕೋಶ- 
೯.060). ರಮ್ಮಿಸು: ೧. 'ಮೈಯರೊಡಗೂಡಿ ರವ. 
ನಿಮ್ಮ ಹಾಗೆ ವಿದ್ಯಾರ್ಥಿಗಳ ಗದ್ದ ತುಟಿ ಹಿಡಿದು 
ರಮ್ಮಿಸುತ್ತಿರಲಿಲ್ಲ (ರಂಗರೂೋ: ೧೨೩): [ರಮ 4+ ಇಸು] 
ರಮೆ (ನಾ). ೧- ಪತ್ನಿ : ಹೆಂಡತಿ. ೨. ಲಕ್ಷ್ಮಿ: ” ಇಂಗಡಲಣುಗಿ ರಮೆ 


ತೃಜನೆ 
ತೃಜನೊಳ್‌ (ಶಂತಳಾ, 


ಸತವ ಶಿಕ ಷ್ಟ 
ಸುವ ಶ್ರೀಕೃಷ್ಣ 


(ರಿಕ್ಷ್ಮೀಕೋ. 50), ೨. 


ಯೆನಿಕ್ಕುಂ " (ಕತುತಿ- 0೦೬) ; ಇದನು ಕೇಳುವ ಸ್ಜನಂಗಳ ಸದನದಲಿ 
ರಮೆ ನೆಲಸುದಳು (೫೬೫: ೨-೩೪)- ಸ. ಸಿರಿ; ಸಂಪತ್ತು. ೪. 


ಶೋಭೆ : ತೇಜಸ್ಸು- ೫. ಸಂಭೋಗ ; ಕೂಟ: ” ಕೂಡೆ ಭೋಗಿಪಲ್ಲಿ 
ರಮಾಭಿಧಾನಮಕ್ಕುಂ * (ಈಂಣ. 0೬-೭೪). ೬: ಹೆಣ್ಣು; ಸ್ತ್ರೀ: 
ಸಂಭೋಗಮಂ ಗೋಮಿನಿಯಿನಿತು ರಮಾವಾಚಕಂ " 


ಸ್ತ್ರೀಯ 


ಆ|ರಯ (ನಾ). 


ರಯ 


(ಪಂಕ: ೦೪೦): [ಸಂ. ರಮಾ] 

ರಮ್ಮ (ಗು) ೧. ಚೆಲುವಾದ ; ಸುಂದರವಾದ. (ನಾ). ೨. ಅಂದ 
ವಾದುದು ; ಮನೋಹರವಾದುದು : " ರಮ್ಮಿಡು' ಪರಾ. 

[ಆಪ್ರಾ. ರಮ್ಮ./ಸಂ. ರಮ್ಯ] 

ರಮ್ಮಜಾನು " ರಮಜಾನು ' ನೋ. 

ರಮ್ಮಿ (ನಾ). ಇಸ್ಟೇಟು ಆಟದಲ್ಲಿ ಒಂದಂ ಬಗೆ : ಕೆಲಹೊತ್ತು ರಮ್ಮಿ 
ಯಾದರೂ ಆಡೋಣ (6ರೋ6ೀ. 036): [6-0 Rummy) 

ರಮ್ಮಿಡು (ಕ್ರಿ): ಚೆಲುವಾಗು; ಶೋಭಿಸು: ಹಮ್ಮಿನಿಂ ರಮ್ಮಿಡುವ 
ಮಜುಟವ ಚಿಮ್ಮಿದವು. ಮುಮ್ಮುಖದಿ ಕವಚವ ನೆಮ್ಮಿದವು. ದುಮ್ಮೆಸಿಗ 
ಮಹಿಷಾಸುರನ ಶರಜಾಲ ( [ರಮ್ಮ 4 ಇಡ್ಕು] 

ರಮ್ಮಿಸು " ರಮಿಸು ' ನೋ. 

ರಮ್ಮೆ (ನಾ). ೧. ಇ ರಮೆ ೨: ಒಮ್ಮಾನದಿಂದ ನೋಡೆನೆಂಬ ಭರದಿಂದ 
ರಮ್ಮೆ ಮುಖವ ತಗ್ಗಿಸಿ ನಾಚಿದಳು (೧0೪: ೦೫೪-೬): ೨. ಸುಂದರ 
ಳಾದ ಸ್ತ್ರೀ- ತರುಣಿ: ರಮ್ಮೆಯರೊಡಗೂಡಿ ರಮ್ಮಿಸುವ ಶ್ರೀಕೃಷ್ಣ 
(04 8a: 60)- 

ರಮ್ಮೆಯರಸ ಲಕ್ಷ್ಮೀಪತಿ; ವಿಷ್ಣು: ತಿಮ್ಮಯ್ಯಾ ನಿನ್ನ 

ಪಾದವ ವಮ್ಮೈಸಿದೆನೊ ನಾನು ಸುಮ್ಮನಿರದಿರು ರಮ್ಮೆಯರಸಾ Nh 
(ತೀರ್ಥರು. ೦6) ; ಪರಮ್ಮಪುರುಷ ಪುರುಷೇಶ್ವರ ರಮ್ಮೆಯರಸ ರಾಗಾದಿ 
ದೂರಾ (ಕೋರ. ೨೭-೨)- [ « ರಮೆ] 

ರಮ್ಯ (ಗು), ೧. ಚೆಲುವಾದ ; ಸುಂದರವಾದ ; ಅಕ್ಷಯಕೀರ್ವಿ . . - 
ರಮ್ಮಸುರಲೋಕಸುಕಕ್ಕೆ ಭಾಗಿ (ಇಳ: 11, 3೦೪; ಸು, 700); ವಸಂತನವೊಲ* 
ಕರಮೆಸೆದಂ ರಮ್ಮಗುತ್ರನಾ ಮುನಿಪುತ್ರ೦ | (ಕಾರಂಪೂ- ೩೨೬). 
೨. ಸಂತೋಷದಾಯಕವಾದ. (ನಾ). ೩. ಚೆಲುವಾದುದು; 
ಸುಂದರವಾದುದು : “ ರಮಂ ರಮಣ್ಯಂ ರಮ್ಮ ರುಚಿರಂ ಪ್ರವೇಕಮೆನೆ 
ಸೌಮ್ಯಕ್ಕೆ ನಾಮಮಕ್ಕುಂ `` (ಕುಂಗರಾ- ೦೨೬-೨). [ಸಂ.] 

ರಮ್ಮಂಬಡೆ: ರಮ್ಯವಡೆ (ಕ್ರಿ). ಚೆಲುವಾಗು ; ಸುಂದರವಾಗು : 
ಒಂದುತ್ತಮಪಟದ ಸುರುಳ್ಳೆಗೆಯುತ ಮಂಖವಸ್ವವನು ಕಳೆಯಲ್‌: 
ಕುವರನ ಚೆಲ್ವಂ ಚಿತ್ರದ ನಳಿನವಿಲೋಚನೆ ನೋಡುವೆನೆನುತಂ ಗಳಲನೆ 
ಮುಸುಕಂ  ತೆಗೆದೆಂದದಿನತಿರನ್ಯೂಂಬಡೆಯಿತ್ತು (ಯಣ: ೩-೭): 
ರಮ್ಯವಡೆ : ಸಡಗರದೊಳು ಬಂದು ಕಂಡನು ಬಹು ರಮ್ಯವಡೆದಿರ್ದ 
ಭಾಗೀರಥಿಯ (ರೋಶಕ- ೬-೬೦): [ ರಮ್ಮ 4 ಪಡೆ, ] 

ರಮ್ಯತೆ (ನಾ). ಚೆಲುವು ; ಸೌಂದರ್ಯ : ಹಳ್ಳಿಯ ಜೀವನದ ರಮ್ಯತೆ- 
ವಿಷಮತೆಗಳು . . . ವ್ಯಕ್ತವಾಗಿವೆ (ಸರು: ೪ ೫೪): [ ಸಂ. ರಮ್ಯತಾ ] 

ರಮ್ಯತೆವಡೆ (ಕ್ರಿ). ಚೆಲುವಾಗು ; ಶೋಭಿಸು : ಎಡಬಲದಲಿ 
ಸತ್ಯಭಾಮೆ ರುಕ್ಮಿಣಿಯ ಹೊಂದೊಡವಿನ ರತ್ನದೀಪ್ತಿಗಳ ಪಡೆದ 
ತಾಯೆಂಬಂತೆ 'ಕೌಸ್ತುಭ ರಮ್ಯತೆವಡೆದುದು ಹರಿಯುರಸ್ಥ. ಳದಿ (ನೋಡತ- 
0-00). [ ರಮ್ಯತೆ 4 ಪಡೈ ) 

ರಮ್ಯತ್ವ (ನಾ). ನ ಮ್ಯತೆ 2. *ರಾಮಣೀಯಕಂ ರಮ್ಮತ್ವಂ 
(ಪತ್ತುಕೋ- ೦00೬-೩೦) - 1 ಸಂ.] 

ರಮ್ಮವಡೆ * ರಮ್ಮಂಬಡೆ ` ನೋ. 

ರಯ್‌, (ನಾ)- ವೇಗವನ್ನು ಸೂಚಿಸುವ ಒಂದು ಅನುಕರಣ ಶಬ್ದ ; 
4 ರಯ್ಮನೆ ' ಪರಾ. 

ರಯ್‌, (ನಾ). ಸಂಪತ್ತು; 
ಒ ಅನ್ನಿ | 


ಕಾ ೨೩-೨೩) 


ಸಮೃದ್ಧಿ : ರಯೇಗೆ ಕರೆದೊಯ್‌, 
(ಶ್ರೀರಾನತಿ- ೬-೦). [5ಸಂರೈ ] 

೧. ವೇಗ; ರಭಸ: “ರಯಂ ಜವಂ... ವಾಜ 
ಮೆನಲೋಟಮಕ್ಕು ” (ಮುಂಗಳಾ- ಜಲಪ್ಪವಾವಿಳೆ ವಿಳೋಳ 


60-09) ; 


ರಯಗ 


ವೀಚೇರೆಯಪ್ರದಾರಿತಕುಳಾಚಲೋದಧಿಪರೀತಮಾಗಿರ್ದ ಜಂಬೂದ್ವೀಪ 
ದೊಳ್‌ (ಕುಶಾ, 0-80 2). ೨. ನೀರಿನ ಹರಿವು; ಪ್ರವಾಹ : 


* ಓಘಃ, ಪ್ರವಾಹ; . . . ರೆಯ; ಎ ಈ ಓ ತೊಜಕೆಯ ಹರಿಹಂ " 
(80ರ). ೦೦೦-೪೬) : ಹರನಂತೆ ಧನದಸಖ ನವರತ್ನದಂತೆ ಗುಣವಿರಒತೆ 

- ಸದ್ವರುಷಯತು ನಿಮ್ಮ್ನಗಾರಯದಂತೆ ರಹಿತಾನುಕೂಲೆ. (ತಂತ್ರ, | 5 
00-81): [ಸಂ.] 


ರಯಗ (ನಾ). ವೇಗವಾಗಿ ಚಲಿಸುವುದು; ಗಾಳಿ; ಮಾರುತ. 
ಕಯಗಸಖನೇತ್ರ ಇ ವಾಯುವಿನ ಮಿತ್ರನಾದ ಅಗ್ನಿಯನ್ನು ಕಣ್ಣಿ 
ನಲ್ಲಿ ಹೊಂದಿರುವವನು ; ಶಿವ: ರಯಗಸಖನೇತ್ರನಂ ಪಂಚಶರ 
ದಿಂದೆಚ್ಚ ಮಯಣರಾಯುನ ಸುಪ್ರತೀಕವೇ ದಿಗ್ಗಜ (ಶ್ರಕುಖ್ಯ: 3-004)- 
[ಸಂ.) 
ರಯಗಮನೆ (ನಾ). ಚುರುಕಾದ ನಡೆಗೆಯುಳ್ಳವಳು : ಸೆಡೆತಳು 
ಭಯಭಕ್ತಿಗೆ ರಯಗಮನೆ (6ಗ್ಗತು.. ೬೦). [ ಸಂ. ರಯಗಮನು ] 
ರಯಪತಿ (ನಾ). ಗಾಳಿಯ ಅಧಿದೇವತೆ ; ಮಾರುತ : ರಯಪತಿಯಂ 
ಧನಪತಿಯನಿಂ ಪಶುಪತಿಯುವೆ;ನಿಸಿದಾರಾಪತಿಗಳ* ಇರ್ದರ್‌ 
(ಕತ್ತಫಿ. 00-40), ' ರಯಗ ' ಪರಾ. [ಸಂ.] 
ರಯಿ (ನಾ). ಸಂಪತ್ತು; ಐಶ್ವರ್ಯ: . “ರಯಿ (ರಯ್ಯ) -- 
ರೈ ಅ ಸಂಪತ್ತು” (35ರ. ೬೬). [ಸಂ.] 
ರಯಿಸು, ರೈಸು (ಕ್ರಿ). ಶೋಭಿಸು ; ರಂಜಿಸು; ಮತಂಗನೊಲವಿಂದೆ 
ಬಾಜಿಸುವ ಘನಮೃದುತರ ಮೃದಂಗಗತಿ ರಯಿಸಲು (3ೌಂದಪು- ೦-೪೦). 
ರೈಸು ; ನಾಗ ಇಲ್ಲದೆ ಮನೆ ರೈಸುವುದೇ ಇಲ್ಲ (544. 60); ಮಕ್ಕಳು 
ಚೆ ಓಡಾಡದೆ ಹೋದರೆ ಏನೂ ರೈಸುವುದಲ್ಲ 
[ಆ ರಯ್ಯ 4- ಇಸ್ಕು) 


ಮುನೆಯನ್ಲಿ 


(ನರರು. 00೬) - 


ರಯೆ (ನಾ). ಎ ರಯ ೧: ಕರಿಯಂ ಪಿರಿಯ ಕುದುರೆಯಂ ತೇರೈಸಿರಿಯಂ 
ಪದೆಚರರಯೆಯ ಕೊಂಡ . . . ಗಣವರಿಯರನಾಂ ತುತಿಪೆಂ (ಉದ್ಯರೇ. | 38 
0-09). [ಸಂ. ರಯ] 


ವಾದ ; ಸುಂದರವಾದ : ಉಲಿವ ಕಾಲುಂಗುರವನಾ 
ಗೆ ಕಿಜ'ಯ ಏಿಲ್ಲಗಳನಾ ರಮಣಿಗೊಲ್ಬ ಲಂಕರಿಸಿ (ಊಂ. 
(ನಾ). ೨. ಅಂದವಾದುದು ; ಮನೋಹರೆವಾದುದು : 
ಇದರಂದಂ ಬಿಸವಂದಂ , . , ಇದಲಸೊಳ್‌ ನಾಟಕಶಾಲೆ ರ: (sora. 
೬) ಜಸವಡೆದುದು ಶ್ರೀರಂಗಪಟ್ಟಣ ಭಾಗ್ಯದೆಸಕದೊಳತಿರಯ್ಯಮಾಗಿ 
(16: 3-3): " ರಯ್ಯಂಬಡೆ * ಪರಾ. [< ಸಂ. ರಮ್ಮ) 
ಬಡೆ. ರಯ್ಯವಡೆ (ಕ್ರಿ)- ಚೆಲುವಾಗು ; ಸೊಗಸಾಗು ; ನವರತ್ನ 
ದಂಡುವ ಸುವರ್ಣಕಳೆರ 
ಯ್ಶಂಬಡೆದು (೧06. 0೦-೨೪ ೫). ರಯ್ಯವಡೆ : 
ಪ್ರತಿಮೆಗೆ ಹುಳಿ: ತೊಡೆದೊಪ್ಪವಿಕ್ಕಿದಂದದಲ್ಲಿ 
(ಮೋಡತ. ೦೬ 
[ರಯ್ಯ 4. ಪಡ್ಕೈ] 
ಜೋರಾಗಿ ; ನಸುನಗೆ `ದಶನಪ್ರಭೆಯಿಂದ 
ದೆಸೆ ಧದಳಿಸಿದವೊ ಸ ರೆಯ್ಕನಾ ವೀಳಯಕೆ ನೀಡಿದಪು 
'ಯ್ಕು (ಉಂ: ೪6೨); ಕುನನಕರಿಯಂತೆ ಬಂದುದೆಲರೊಯ್ಯನೆ ರಯ್ಕನೆ 
(ಕರನೀ. ೫-೯6); ರಯ್ಯನೆ ಬರ್ಪ ಪಗೆಯ ಪೊಸಕಣೆಗಳಂ 

ಖಂಡಿಸಿ (ಉಮಾಕ್ಕ. 6೩-೩) - [ರಯ್‌ 4- ಅನ್ನೆ] 
ರಯ್ಯಪ (ನಾ): ಒಬ್ಬಾತನ ಹೆಸರು: ಇದಕ್ಕೆ ಸಕ್ಕಿ ಮುದಿರೆ ಬೂವಯ್ಯ 

ಬೆಳ್ಳನ ₹ರಕುಡಿ ಬಾರದರೆಆಕಿಯಮ್ಮ ಕೆದಟ್‌ಯ ರಯ್ಮಪ (4. 1v,/4 
[ರಯ್ಯ 4 ಅಪ (ಅಪ್ಪ್ಟ)] 


ಮ. 


ಅ). ವೇಗದಾಗಿ ; 


ಕುಂತ. ೪2-03 ; 820). 


೭೫೭೬ 


ರವದೆ 


ಶಯ್ಯರೆಲ" (ನಾ). ಸುಂದರವಾದ ಹೂವು; ಸೊಗಸಾದ ಪುಷ್ಪ: 
ಕೆಯ್ಯದ ಮಂಗಿದಿರೆ ಪೂಜಸಿ ರಯ್ಯರಲಂ ಕೊಟ್ಟನಭವನಂಬಾರಮಣಂ. 
(ಆಬ್ಮಾರ- 2-09), [ರಯ್ಯ 4 ಆರಲ್ಕ್‌ ( ಎ ಅಲರ್ಕ್‌) ] 

ರಯ್ಯವಡೆ " ರಯ್ಯಂಬಡೆ'' ನೋ. 

ರೆಲ್ಲಕ (ನಾ). ೧. ಉಣ್ಣೆಯಿಂದ ತಯಾರಾದುದು ; ಕಂಬಳಿ: 
“ಆವಿಕಃ, ಔರಭ್ರಃ” ರಲ್ಲಕಃ, ಊರ್ಣಾುಯುಃ. ಕಂಬಳ್ಳ- ಈ.-೫ ಕಂಬಳಿ” 
(ಕರಾಯ. 0-೭): ೨: ರೆಪ್ಪೆಯ ಕೂದಲು ; ಎವೆಗೂದಲು, 
೩. ಒಂದು. ಬಗೆಯ ಜಿಂಕೆ. [ಸಂ.] 

ರವ (ನಾ). ಧ್ವನಿ; ಶಬ್ದ ; “ಘೋಷಮಾ ಶಬ್ದವಾ ರವಂ” 
(ಮಗಂ3: ೯-೩೦) ; ಚಾರುತರಯಜ್ಞವಿದ್ಕಾಪಾರಗರ ರವಂಗಳಿಂ . , . 


ನೆಗಟ್ಟುದಾಹುತಿಧೂಮಂ (ಶತಧಾ, ೬೪) $  ವಿಮೋಹಮೃಗಮಂ 
ಮಿಥ್ಯಾಕಂದರದೊಳ್‌ ಬೆದಜಿಟ್ಟುವ ದುಂದುಭಿರವದಂತಿರೊಗೆಯೆ 
ಗಂಭೀರರವಂ (ಡುಕೋತ. ೪-33). ([ಸಂ.] 


ರವಂಗುಡು (ಕ್ರಿ). ಧ್ವನಿಮಾಡು ; ಶಬ್ದಮಾಡು ; 'ಕಲರುತಿಕಿಂಕಿಣೀ 
ಕಲಿತಕಾಂಚಿ ರದಂಗುಡೆ . ೬ . ನೀಲ್‌ ಬಿಡದೇಳದ್ಧಳೊಯ್ದನೆ “ರಮ್ಮ 
ಹರ್ಮಮಂ (68ಕೇ- ೬-೦೭). [ರವ 4 ಕುಡ್ಕು '(«ಕೊಡ್ಡು)] 

ರವಕುಳ, ರೌಕುಳ (ನಾ). ೧. ಹಾಹಾಕಾರ ; ಆಕ್ರಂದನ ; ಜೊಬ್ಬೆ ; 
ರವಕುಳವ ನಾನೇನ ಹೇಳುವೆನವನಿಪತಿಯಾ: ಕರ್ಣ ಮೊಹಲುದವರ 
ರಾಣೀವಾಸ ಬಹಳಾಕ್ರಂದನಧ್ವನಿಯ (ಕನ್ನಾಳ. ೦-೬). ರಾಕುಳ : ೨. 
ಅವ್ಯವಸ್ಥೆ : ಚೆಲ್ಲಾಪಿಲ್ಲಿಬಲುಸಿರಿಯ ನಾರಾಚಜಾಳದ ಮಳೆಯ ನೆತ್ತರ 
ಹೊನಲುಗಳ ರೌಕುಳದ ಮಳೆಗಾಲದಲಿ ಹೆಚ್ಚಿತು ಭಟರ ಶೌರ್ಯಕಶಿಖ್ರ 
(ಕುಪ್ಮಾಲ್ರೋ ೦೫-೨೯); ದಿಂಡುಗೆಡೆದುದು ನೆಲಕ ರಕ್ಕಸದಿಂಡೆಯನ 
ರೌಕಳದ ರಕುತದ ಮುಂಡ (ಕೊಂ: 0-00-06), ೩. ಅತಿಶಯ ; 
ಆಧಿಕ್ಯ : ಜೋಲ್ವೆ ಖುಡಗಳೆ ಮುಂಡಗಳ ಮುರಿಮೂಳೆವಿಂಡುಗಳ 
ಪೊಸಬಗೆಯ ಜೊಂಡುಗಳ ರೌಕುಳಂ ಕಂಗೆಸೆದುದು (ಕೆರತ. ೨೬-೦೯) 

[.-ಮರಾ, ರಮುಳ] 

ರವಕೆ ` ಅವಿಕೆ ' ನೋ. 

ರವಣ್ಯ ' ರಪಣ ' ನೋ. 

ರವಣ್ಯ (ಗು). ೧. ಅಳುವ ; ರೋದಿಸುವ. ೨. ಹಾಸ್ಯಕರವಾದ ; 
ವಿನೋದಕರವಾದ. ೩. ಚಂಚಲವಾದ; ಅಸ್ಥಿರವಾದ. ೪.ಸುಡುವ; 
ಚುರುಕಾದ. (ನಾ). ೫. ಕೋಗಿಲೆ. ೬. ಒಂಟೆ: "ದಾಸೇರಕ; . . . 
ಮಯ; ರದಣಃ, ಕರಭಃ, ಶೃಂಬಳಕಃ-ಈ ೭ ಒಟ್ಟೆ” (ಕಲಾಯಿ, ೩-038). 

[ಸಂ.) 

ರವಣಿ ` ರವಳಿ ` ನೋ. 

ರವಣೆ (ನಾ). ಧ್ವನಿ; ನಾದ : ವಿವಿಧವೀಣಾವಾದ್ಯಕೋಮಲರವದ 
ವೆಧುರಮೃದಂಗತತಿಗಳ ರವಣೆಗಳ . , . ಮೇಳವು ಮುತ್ತಿ ಮುಸುಕಿತು 
(ಕುವ್ಮಾಳ. ೦೨-೦೯) ; ಮೇಲುವಾದೃದ ರವಣೆ ನಿಂಜೆತ್ತು (ಉರ 
ತಡ) [ಸಂ. ರವಣ] 

ರವದಿ ` ರವದೆ ' ನೋ. 

ರವದೆ, ರವದಿ (ನಾ). (ಉಕ) ಜೋಳ ಮುಂತಾದುವುಗಳ ಒಣಗಿದ 


ಗರಿ: ; ಸೊಪ್ಪೆ : ಬರುಗುಳಿಗೆ ಸಿಕ್ಕಿದ ರವದೆಯು ಮೇಲಕ್ಕೆ 
ಹಾರುವಂತೆ (ಕ್ರೀಣಕ- ೩೦) ; ಗಾಳಿಗೆ ಹೊಲದಲ್ಲಿಯ ರವದೆ ಸಪ್ಪಳ 
ಮಾಡಿತು (ಕತುಗೋ- ೩೬).  ಶವದಿ:  ಅವನಿಯೊಳು ಭಿಕ್ಷುಕಂ 


ರವದಿಗಿಂ ಬಲು ಹಗುರು (ಕುಂತ. 9-0) ; ರವದಿಯನ್ನೆತ್ತಿ ತುಟಿಹಚ್ಚು 
ತೂದಿದೆನು ನಾ 46೧: ೬೩-೦6); ದುರ್ಧರವರಿಸ್ಥಿತಿಗೆ ಸಿಕ್ಕ ರವದಿಯಂತ್ರ 
ಹಾರಾಡುವುದು ಜಯಂತನ ಸ್ಥಿತಿಯನಾಗಿದೆ (ತಿಡುಂಕ. ೨೫೪). - [7] 


ರೆದದೋಗಿ 


೭೫೭೭ 


ರವಿಕಯ, 


4 


ರವದೋಕು (ಕ್ರಿ). ಧ್ವನಿ ಮಾಡು : ಹೇಳು: ದಿನರಾಜಸ್ನಾಘಯವೈ [ರವಾನೆ (ನಾ). ೧. (ಬೆಸ್ತು ಮುಂತಾದುವನ್ನು) ಕಳುಹಿಸುದಿಕೆ ; 


ರಾಜನೆಯ್ತಂದನವಧುನ ಸ್ತ ಮಿ ಪರಾಕು. . , ಎಂದು ರವದೋಖ್‌ದರು 
ಮೇತ್ರಧರರು (408, 16-80). [ರವ |. ತೋಲ] 

ರವನಿಸು (ಕ್ರಿ). (ಜರಡಿಯಂತೆ) ತೂತಾಗು ; ರಂಧ್ರಗಳಿಂದ ತುಂಬು : 
ದಿವಿಜರಿಪುಗಳ ಬಾಣವೃಷ್ಟಿಗೆ ದಿವಿಜನಿಕರಮಹುಸ್ಕೃತತಿಯಲಿ ರವನಿಸಿತ; 
ರವಿಮಧ್ಯ (84ಾಗ. ೬-0೦-೨). 

[ರವನ್ನ (p4- ದರಾ. ರವಳಿ) + ಇಸು] 

ಠವರವ (ಗು). ಭಯಂಕರವಾದ ; ಘೋರವಾದ : ಈ ಧರ್ಮವ 

ತೊಡದವ ರನರವನೆರಕದ ಕಡಲೊಳ್‌ ಕೆಡದವ (4೪. ೪11, ರೂ. 


೬6-೫೯) 1920). [ಇಖ್ರಾ. ರಉರವ. / ಸಂ. ರೌರವ) 


ರವಸ (ನಾ). ಆರ್ಭಟ : ರಭಸ: ಹೊಯಿದ ಭೀರಿಯ ನಾದೆ ಸುಗಿತ್ಸೆಲ್ಲಗೆ | 
೧೩೦-೪೮೬). ಆರೆ ಧನು 


ಅದನಾರು ಬಲ್ಲರು ಬೇಧಿ ರವಸವ (64ರ. 

ರೆಂಕರಿಸೆ ರವಸಳಣ  ದುಹಿಣಮಂಡಲವನು ದಿಕ್ರಟವನಳ್ಳಿರಿಯು 

ಪೂಡಿದರು ರಥವೆರಡೆ ಯುಕ್ತಿಯಿಂ ಗರುಡ ಹನುಮಂತರಂ ಸಿಂಧಕವನೆತ್ತಿದರು 

ಜೋಡಿಸಿದರೇರಿದರು ರಥವ ಪರಿಸಿದರಿವರು ಖಾಂಡವನಕೆ (ಬರಗ, ೦೬-೨9). 
[ಆ ಸಂ. ರಭಸ] 

ರವಸಂಗತಿ (ನಾ). [ಸಂಗೀತ] ಸಪ್ಪಸ್ಥೆರಗಳ ಸಪ್ತಅವಸ್ಮೆಗಳಲ್ಲಿ 

ಒಂದು : ಸರಿಗಮಪಧನಿಯೆಂಬ ಸಪ್ಪಸ್ಟರಪ್ರಕೃತಿಗಳಿಂ 'ಅಂಕುರಸ್ಕಾಯಿ 


« ರೆವಸುಗತಿ ಮುಕ್ತಾಯಗಳೆಂಬ ಸಮ್ರಾವಸ್ಥೆಗಳಲ್ಲಿಯುಂ 
(೨0೪. 349) [ಸಂ.] 
ರವಳಿ, ರವಣಿ (ನಾ): ೧.(ವಾದ್ಮ ಮುಂತಾದುವುಗಳ) ಧ್ವನಿ; ಘೋಷ; 


ರೆವಮುಂ 
ಬಾರಿಪ ಜಿಂಕರಮುಂ ರವಳಿಯಂ ನೆರಪೆ (೪೯ಕ-9-೬೫ 2); ಆ ಪ್ರಹಸ್ತನು 
ಎಅಗಿದನು ರವಿತನುಜ ಪ್ರಭಂಜನಸೂನುಮುಖ್ಯಮಹಾಪ್ರಚಂಡರ 
ಬಳಿಗಳಲಿ ಬಿಲುರವದ ರವಳಿಯಲಿ (tan ೩-೦೯-1] ; ಕೋಟಿ 
ಖುರಪುಟ ರವಳಿಯಾಟ ಕೇಳುತಿದೆ (atm ೩-09), ೨. ಒಂದು 
ಬಗೆಯ ರಣವಾದ್ಮ : ನರನು ಬಹುಬಲಸಹತಲಂದೈತರಲು ರಭಸದ 
ರವಳಿಯಲಿ ಮಿಗೆಯುರವಣಿಸಿ ಹಯ ಸೇಗಿತಂದು ತ್ರಿಗರ್ತದೇಶವನು 
(ತಿಮ್ಮಳಿ, 3-೬3); ಯುದ್ಧ ಶಿಬಿರಗಳಲ್ಲಿ ರವಳಿ ಎಂಬ ವಾದ್ಯವನ್ನು 
ಘೋಷಸುತ್ತಿದ್ದರು (489: 3೬). ರವಣಿ : ೧. ಭೋರೆಂಬ ನಿಸ್ಲಾಳ 
ರವಣಿಯಿಂ (ಕಟ: ೨೩-೨೩), ೩. ಅಬ್ಬರ ; ಠೀವಿ; ಪ್ರತಿಶರಂಗಳಂ 
ಮಿಗೆ ಪುಡಿ ರವಣಿಯೊಳ್‌ ರಾಮನೊಡನಿಂತೆಂದಳು (೫68. 46-6). 
ರವಳಿಳೋಷಿಸು - ರವಳಿ ಎಂಬ ಕಣವಾದ್ಯವನ್ನು ಮೊಳಗಿಸಿ 
ಯುದ್ಧಕ್ಕೆ ಸೂಚನೆಯನ್ನು ಕೊಡು : ಆಗಳೆರಸುಂ ಬೀಡುಗಳೊಳಂ 
ಭೋರೆಂದಾರ್ದು ರವಳಿಘೋಷಿಸಿ ಕೊಳ್ಳಿ ವೀಸಿದಾಗಳಿ್‌ (ಕೂತಠಾ- ೦೦-೩೩ ರ); 
ಸುಭಟಾಲಾಪಮನಾಲಿಸುವ ರವಳಿಘೋಸಿಸುವ ದಂದುಗದಿನಂದಿನಿರುಳಂ 
ಕಳೆಯೆ (ತಂರಾಶಾ. 0೬-00 6) ; ದಳ್ಳಿಸಿದತ್ಲೊ ವೀರರಸವಾರಿಧಿ ಮತ 
ಮಹಾಪುಘಾತದಿಂ ನಿಬ್ಬದೆನಿಬ್ಬನಿಂ ರವಳಿಘೋ ಷಿಸೆ ಭೈರವಮೂಾದುದಾ ರಣಂ 
(8ೇಖಫ್ರು- 00-098): [ಆ ಸಂ. ರಮಣ/, ತೆಲು. ರವಳಿ, ರವಲಿ, ರಬಾಳಿ] 
ರವಳಿಗೆ (ನಾ). ಬಿದಿರಿನಿಂದ ಮಾಡಿದ ಬುಟ್ಟಿ: “ವಿದಲ... ರವಳಿಗೆ” 
(ಗಂಗರು. ೨6೪), [?./ಮರಾ, ರವಳೀ, ರೋವಳ್ಳೀ] 
ರವಾನಿಸು (ಕ್ರಿ) (ಮುಖ್ಯವಾಗಿ: ಸರಕನ್ನು) ಸಾಗಿಸು; ಕಳಿಸು: 
ಮಿಕ್ಕಿದ ಸರಕುಗಳನ್ನು ನಾವು ಇತರ ಕೇಂದ್ರಗಳಿಗೆ ರವಾನಿಸುತ್ತೀವೆ 
ಫಾರನುಗಳು ತಯಾರ್ಮಾಡಿ 


(mecs- 000) ; ರವಾನಿಸಬೇಕು 


ಸೂಗಣೆ : ಸುಂದಕೆ ರವಾನೆ ಮಾಡಿ ಕಳುಹಿಸಿ ಕೊದಲುಳವರು (ಕಂ, 
ಹ. ೦೯-೨೬; 1704 1); ಕಿಲ್ಲೇಕ ಹೋಗಿ ಬಿದ್ದರೆಂದರೆ ಸ್ವಾಧೀನಕ 
ಬರೋದಿಲ್ಲವೆಂದು ಶಾಕೀದು ಮಾಡಿ `ಆ ಕ್ಷಣವೇ ರವಾನೆ ಮಾಡಿದರು 
ಕಃುದಕ್ಕೆ 23-00) ; ಪ್ರಾಣಿಗಳ ರವಾನೆಗಾಗಿಯೇ ... ಬೇರೊಂದು 
ಬಂಡಿಯನ್ನು ಲಗತ್ತಿಸಬೇಕು (ಹಸುಕೂ. 330): ೨. ಅಪ್ಪಣೆಚೇಟಿ ; 
ರಹದಾರಿ: (4) 

ರವಾನೆ ಆಗು, ರವಾನೆಯಾಗು - (ವಸ್ತು ಮುಂತಾದುವು) ಕಳು 
ಹಿಸಲ್ಪಡು: ಸಾಗಣೆಯಾಗು: ದೊಡ್ಡಮನುಷ್ಯರಿಗೆಲ್ಲರಿಗೂ ಅಚ್ಚು ಹಾಕಿದ 
ಲಗ್ಗೆ ಫತ್ರಿಕೆಗಳು ಕ್ರಮವಾಗಿ ರವಾನೆ ಆದುವು (ಕುಹರ: 11, 064) ; 
ಪ್ರಪಂಚದ ಎಲ್ಲ ಭಾಗಗಳಿಗೂ ಚಿನ್ನ ಮತ್ತು ಸಂಬಾರದ' ವಸ್ತುಗಳು 
ರವಾನೆಯಾಗುತ್ತವೆ (ಕ್ರಣ: 1, 0೮). 
[ « ಸಾರ, ರವಾನೆಹ್‌ ; ಹಿಂ ಮರಾ. ರಾನಾ ] 


| ಕವಾನೆದಾರ (ನಾ). ಸರಕುಗಳನ್ನು ಕಳುಹಿಸುವವನು ; ಸಾಗಣೆದಾರ: 


ಸರಕನ್ನು ರವಾನಿಸುವವನು ; ರವಾನೆದುರ (connor: 3040)- 
| ರವಾನೆ __ - ದಾರ್ಮ ) 

ರವಾಬು "ರಬಾಬು' ನೋ: 

ರವಾಳವಳ (ನಾ). ಅಕ್ಕಸಾಲಿಗ (?) : ವಂಶಿಗಂಗೆ ಮತ್ತರುಂ ೧೨ ರವಾಳ 
ವಳ ಸಿಂಗಯ್ಯಂಗೆ ಮತ್ತರುಂ ೧೫ ಬರಿಯ ರೆದಾಳ[ವಳ](ಎ4. xv.63-90; 
1054). £?-/ಮೆರಾ. ರವಾಲೆ ಎ ಅಕ್ಕಸಾಲಿಗನ ಒಂದು ಉಪಕರಣ ] 

ರವಿ (ನಾ) ೧. ನೇಸರು; ಸೂರ್ಯ: “ಅದಿತ್ಯ ....ರವಿಃ, 
ಮಿಹಿರ। . . - ತುಯಾತನುಃ-ಈ ೪೭ ಆದಿತ್ಯನ ವೆಸರ್‌” (ಹಣಯು- 
೬-೬3) : ರವಿಕಿರಣಾಳ್ಳಿಗಳ್‌ ಧ್ವಜಪಟಾಳಿಯ ತಿಂತಿಣಿಯಿಂದಮುರ್ಚಲಾಜವೆ. 
ರವಿವಾಜಿಗಳ್‌ ನೆಗೆದ ಪಾಂಸುಗಳಿಂ ದೆಸೆಗೆಟ್ಟು ಫೋಗಲಾಅವೆ ರವಿಬಿಂಬ 
ಮಂದೆಸೆಯಲಾಜದೆ ಮೆಂಪಿನ ತಿಣ್ಣನಾಂತ ಕೌರವಬಳದಂತು ಮೇರೆ ಪವಣ್‌ 
(ಕಂತ: ೦೦-೩೦) : ರವಿಯಾಕಾಶಕೆ ಭೂಷಣಂ ರಜನಿಗಾ ಚಂದ್ರಂ 
ಮತೂಭೂಷಣಂ (ತೋಮೀತ. 3) ; ರವಿ ಕಾಣದ್ದನ್ನು ಕವಿ ಕಂಡ (ಗಾರ). 
೨. ಪರ್ವತ; ಬೆಟ್ಟ; “ಗಿರಿಯೊಳರ್ಕನೊಳು ಪ್ರೋಕ್ತದಿಂ ರವಿ” 
(ಉು010. 0೪೨4): ೩. ಎಕ್ಕದ ಗಡ: "ರವಿದುಗೃ' ಪರಾ. 
೪. ಒಂದು ಬಗೆಯ ದಿವ್ಯ, ಉಗ್ರಪರೀಕ್ಷೆ (?) : ಕೊಪ ರವಿ 
ತಣ್ಮುಲವಗ್ಗಿ ತಪ್ತಮಾಹಂ ಜಲವಿಷದೆಳಸಪ್ತದಿವ್ಯಮುಂ ವರ್ಶಿಸುಗುಂ 
(332%. 1%-1: 01೩-೬೪; 1083) ; 'ಕೊಪ' (ಬಹುಶಃ `ಕೋಶ' ವಿರಬೇಕು), 
ರವಿ, ತಂಡುಲ. ಅಗ್ನಿ, ತಪ್ರಮಾಷ, ಜಲ, ವಿಷ--ಇವೇ ಆ ಸಪ್ತದಿವ್ಯಗಳು 
(ಕ89- ೩). 'ದಿಬ್ಕ' ಪರಾ: ೫, [ಗಣಿತ] ಹನ್ನೆರಡು ಎಂಬ 
ಸಂಖ್ಯೆಯ ಸಂಕೇತ : '`ರವಿಯೆನಲು ಹನ್ನೆರಡು” (ಉಗ: ೦0%-6) ; 
ಪುರನಯನ ರವಿ ರಂಧ್ರಯುಗವ ಗೆಲಿದಾ ಮಹಿಮ (ಕ್ರಿಕಣ- 0೩-೦). 
೬. [ಛಂದ]ಎರಡು ಲಘುಗಳೆ ಮಧ್ಯೆ ಒಂದು ಗುರುವು ಇರುವ 
ಒಂದು ಗಣದ ಹೆಸರು ; ಜಗಣ (೮ - ೮) : ಗುರು ಮಧ್ಯದೊಳ್‌ 
ಶೋ? ರವಿಯಕ್ಕು” (ಶುಂಗರಾ- 00-30) ; ಧರಣಿ ಜಲಾಗ್ನಿ ಮರು 
ದ್ವೋಮ ರವಿ ಶಶಾಂಕೇಂದ್ರನಿಲಯಮಿವು ಗಣದ ವೆಸರ್‌ (6ಂರೋ02- 
೬ಬಿ. ೭. ಸಂಪತ್ತು ; ಐಶ್ವರ್ಯ (?) : ಕೂರ್ತು ಭೂವನಿತೆಗಿನ 
ಕುಲದ ನೃಪನೊಸಗೆಗಟ್ಟಿಸಿದ ಜೀವನಿಧಿವಸನದೊಡನೆಸೆವ ರವಿಯುಂಗುರವೊ 

. ವಿಚುರಿಸೆ ಬೆಡಂಗಮರ್ದು ಕಣ್ಣೆಡ್ಮಮಾಯ್ಹಾವರಿಸೆ ತೇಜವಗ್ಗದ 
[ಸೇ.] 


ಮೇರು (ಕಾಂತ. ೦-೨೪). 


(ಗ್ರಾಕಾಳ. ೫) ; ಈತ ತನ್ನ ದಿವ್ಯವ್ರೇಮಕ್ಕೆ ಕಟ್ಟುಬಿದ್ದು. ತಾನು ಕೈಹಿಡಿದ |; |ರವಿಕಯ್ಯ (ನಾ)-ಒಬ್ಬಾತನ ಹೆಸರು; ಸೂರ್ಯ್ಯಗ್ರಹಣದನ್ನು ಶ್ರೀವೂರದು 


ವಳನ್ನು ಊರಿಗೆ ರಮಾನಿಸಿದ (ಕ 08). 


(ರವಾನೆ 4  ಇಸ್ಮು)! 


ರೆವಿಕಯ್ಯ ಮೊದಲಾಗಿ ಯುಟ್ಲೂವ್ವೊ(ರ್ವ್ಯ)ರುಂ ಮಹಾಜನದ: ಕುಲಂ 


ರವಿಕರಡಾಣ 


ಕಟ್ಟಿ (ಇ6- ೫11, ೨೦೯-೨೦; 814): [ಇದು ಸಂಸ್ಕೃತದ 'ರವಿಕಾರ್ಯ' 
ಶಬ್ಧದಿಂದ ಬಂದಿರಬಹುದು] 

ರವಿಕರಡಾಣ ? (ನಾ). (?) : ಪುಷ್ಪ ಮೊದಲಾದ ನಂದನವನ ತೋಟಕೆ 
ಸಮರ್ಪಿಸಿದ ಹೊಲ ಗದೆ ತೋಟ ರವಿಂರಡಾಣ ಕಲ್ಲಸ್ಥಳ (ಎ೫. 1x (3), 
ನೆಂಶುಂ. ೩0-೬; 1532): [?] 

ರವಿಕಳಂಬ (ನಾ). ಸೂರ್ಯನು ಅಭಿಮಾನಿದೇವತೆಯಾಗಿರುವ ಒಂದು 
ಬಗೆಯ ಬಾಣ, - ಮಂತ್ರಾಸ್ತ್ರ : ಫಲುಗುಣಂ ತಿಮಿರಸುಯಕವನು 
ಸೆಳೆದಂ ಮರಾಳಧ್ವಜನ ಸುತಂ ತೆಗೆದನುಜ್ವಲರವಿಕಳಂಬಮಂ (ಕ್ಮ ಯಾ: 
0೩-೦೩) [ಸಂ. ರವಿಕಲಂಬ] 

ರವಿಕಾಂತ (ನು). ಬಿಸಿಲಿಗೆ ಕಿಡಿ ಸೂಸುವುದೆಂದು ನಂಬಲಾದ ಒಂದು 
ಬಗೆಯ ಶಿಲೆ ; ಸೂರ್ಯಕಾಂತ : "'ಬಿಸುಗಲ್ಲೆನೆ ರವಿಕುಂತಂ'' (ಕತ 
600):' ಇಂತಿಂತು ಮೆಜಕೆಯುತಿರ್ಪುವನಂತಂ ಘನತೇಜದಿಂದೆ - . - ರವಿ 
ಕುಂತಮಯಸ್ಕಾಂತಮಿಂದುಕಾಂತಂ ನಗದೊಳ' (೧೦ಕ: 0-೩6); ಪರತೇಜಂ 
ತಗುಳ್ಳೊಡೆ ಸಲೆ ತೋರ್ಪರದಂ ತಾಂ ಸ್ಪರ್ಶಾನುಕೂಲ ರವಿಕಾಂತಂಬೊಲ್‌ 
(mus. ೨೬-೪೨). [೫0.1] 

ರವಿಕಾಂತೋಪಲ (ನಾ): - ರವಿಕಾಂತ ; ರವಿರಶ್ಮಿಗಳಿಂ ಪುಟ್ಟಿಸಿ 
ರವಿಕಾಂತೋಪಲಕೃಶುನುವಂ ಕೋಬಸ್ಕಿಗವ"ಂ ದಿವಸವವಸಾನಸಮಯ 
ದೊಳವನಂಜಿಸುವೊಂದುಪಾಯವಮಂ ಪ್ರಜೆಗಿತ್ತಂ (ತೂಕಾನೂ. ೦-೬೬). [ಸಂ.] 

ರವಿಕಾಳಿ (ನಾ). ಒಬ್ಬಾತನ ಹೆಸರು; ಮಾಡಿಸಿದೊಂ ರವಿಕಾಳಿ ಬೆಸಸೆ 
ಮಣಿನಾಗಂ (23. 2141, 06೪-೬; 888). [7] 

ರವಿಕೆ ' ಅವಿಕೆ ' ನೋ. 

ರವಿಚಂದ್ರಯ್ಯ (ನಾ). ಒಬಾ, ತನ ಹೆಸರು: ರವಿಚನ್ನ )ಯ್ಯನೆಲ್ಲಜದಳ್ಳಿ 
ಯೊಳ್ಳಸವದಿತೃರ್ಕೃಳಂ ಪ್ರತಿಷ್ಠೆಗೆಯ್ದಂ (ಕ. ೪; ತೀರ್ತಡ. ೨೭-೪; 
929). [ರವಿ 4 ಚಂದ್ರ 4- ಅಯ್ಯ] 

ರವಿಜ (ನಂ). ೧. ಸೂರ್ಯನ ಮಗ. ೨. ಕರ್ಣ: “ರಮಿನೆನೆ 
ಕರ್ಣಂ” (ನುಂಗಂ. ೬6-3) ; ರವಿಜ ಗುರುಸುತ ಶಲ್ಕ ಕಲಶೋದೃವರು 
ಎ೬  ಅವನಿಸಾಲನ ಕಂಡರು (೪ನ್ಮಾಂ.ಂ-೨). ೩. ಸುಗ್ರೀವ: 
ಶ್ರಿದಶರಾರಿತು ರವಿಜನಧಟನು ಹೊಗಳಿತುಭಯಬಲ (೫8೧. ೩೬-3೪): 
೪. ಶನಿ: ರವಿಜನನುಕ್ರಮಸೆ ಗುಣಿತೇಷ್ಟವಾರದಿಂ . .. ಸವನಿಸುಗುಂ 
ಸಂದ ಗು(ಕು)ಳಿಕನುದಯಂ ನಿರುತಂ (ಛೋಕೋಶ. ೦-೨6) ; ರವಿಜಂ 
[2380. ಇನಜಂ] ವೈಶ್ಚಿಕಸಂಸ್ಥೃ ನಾಗೆ ಚಪಲಾಂಗಂ ನಿರ್ದಯಂ (೫ತೂ. 
6೬-೩). ೫- ವಾಲಿ, ೬. ಯಮ: [Xo] 

ರವಿದುಗ್ಗ (ನಾ): ಎಕ್ಕದ ಗಿಡದ ಹಾಲು : ರವಿದುಗ್ಬಂ ಪಾರವದೆಚ್ಚ 


ವುಂದುರದ ವಿಷ್ಟಿ ತಗರ ಕೋಡಿನ ಮಸಷಿಯೆಂಬಿವನೊರಸಿ ಕಾಸಿ 
ನೀರೂಡುವುದುಟಿಯಂ  ತೈಲತಕ್ರದೊಳ್‌ ಪವಿಯಕ್ಕುಂ "(ರೋಕೋಶ. 
೫-10). [ಸಂ.] 


ರವಿನಂದನ (ನಾ). ೧: ಸೂರ್ಯನ ಮಗ. ೨. ಯಮ : ಧನಪತಿಯ 
ಸಿರಿ... ರವಿನಂದನನ ನಡವಳಿ ಧರೆಯ ಸೈರಣೆಯಿನಿತು ದಶರಥ 
ಸಾರ್ವಭೌಮಂಗಲ್ಲದಿಲ್ಲ (ತೊರರಾ- ೦-೩-೨೬). ೩. ಸುಗ್ರೀವ: ೪. ಕರ್ಣ: 
ರವಿನಂದನನು ಗೆಲಿದನು. ಥರ್ಮನಂದನನ (ಕುತ್ಶಾಳ. ೦೦ ಸೂತ). [ಸಂ.) 

ರವಿಪತ್ರ (ನಾ). ಒಂದು ಬಗೆಯ ಸಸ್ಯ ; ಎಕ್ಕದ ಗಿಡ: `` 
ರುದ್ರ ಜಡೆ. ರವಿಪತ್ರ. ಕಾಡ ಹಾಗಲ" (೬40- ೧೯). [ಸಂ.] 

ರವಿಪ್ರಭೆ (ನಾ)- [ಛಂದ] ಒಂದು ಅರ್ಧಸಮವೃತ್ತದ ಹೆಸರು: 
ಅಮರಸರೋರುಹಮಿತ್ರಗಣಂ ಶರಸಂಖ್ಯೆಯ ಮುಂದೆ ಲ ಗಂ ಸೋಮ 
ಗಣಂಗಳೆ ನಾಲ್ಕಡೆಯೊಳ್‌ ಬರೆ ... ನುಮಮಿದಕ್ಕೆ ರವಿಪ್ರಭೆ 
(ಛಂರೋದಿ: ೪-೩ [ ಸಂ. ರವಿಪ್ರಭಾ] 


ದ್ರಾ 


೭೫೭೮ 


ರವೆ 


ರವಿಬಿಂಬ (ನಾ)- ಸೂರ್ಯನ ಬಿಂಬ ; ಇನವಂಂಡಲ : ರೆವಿಬಂಬದ್ಕುತಿ. 

ಮೂರ್ತಿದೆತ್ತ ತೆಜದಿಂ ತೇಜೋಮಯಂ ... ಯುವರಂಜಂ (ಫಳಕ. ೨೬೦). 
[ಸಂ.] 

ರವಿಭಕ್ತ (ನಾ). ಒಂದು ಬಗೆಯ ಔಷಧೀಸಸ್ಯ : ಇಂಗುಪಟಲಂ ರವಿ 
ಭಕ್ತನಪೂರ್ವಚಿತ್ರಕಂ ಜೀರಗೆಯುಪ್ಪ  ಬೋಟತರಮಿಂಗುಳಮಾಗುಳಿಚ 
(ಬ)ಂಗಳಂ ಯವಕ್ಷಾರಸಮೇತಮಿಕ್ಕುವುದು ವಾಜಗೆ ಸರ್ವರುಜಾಪ 
ಹಾರೆಕಂ (ಕಿಕ್ಕತಾ- ೬0). [2] 

ರವಿಮಂಡಲ, ರವಿಮಂಡಳ (ನಾ): ಇ ರವಿಬಿಂಬ; ರವಿಮಂಡಲಂ 
ಪ್ರತೀಚಿ;ಯುವತೀಕರ್ಣಾವತಂಸರಕ್ತೋತ್ಪಲದಂತೆವೊಲಿರೆ (ಕಾದಂಪೂ- 
800) ; ಪುಂಡರೀಕಾಕ್ಷನ ಉತ್ತಪಾಂಗದಲಿ ರವಿಮಂಡಲಗಳ ಪ್ರಭೆಯ 
ಮುಸಳಿಸುತಿರೆ ಮುಕುಟ (ಫ್ರ0ರ- ಉ: 9-30-3). ರವಿಮಂಡಳ ; ರವಿ 
ಮಂಡಳಮವನೀತಳಕವತರಿಸಿತ್ತೆಂಬ ತೆಜದಿನಂಬರದಿಂದಂ ನವರತ್ನಖಚಿತ 
ಮೆಂದೆನಿಸುವ ದಿವ್ಯವಿಮಾನಮಿರದೆ ಬಂದುದು (ಫೃ. ೬-00೬): [ಸಂ.) 

ರವಿಮಂಡಳ * ರವಿಮಂಡಲ ' ನೋ. 

ರವಿಮಾರ್ಗಣ (ನಾ). ಎರವಿಕಳಂಬ : ಸೆಳೆದು ಮೂಡಿಗೆಯಿಂದ ರವಿಕುಲ 
ತಿಲಕ ಹೂಡಿದನುಡ್ಡಕಿರಣುಕಲಿತರವಿಮಾರ್ಗಣದ (ತೊರಣ. ೬-೩೦-೨೦) - 

[ಸಂ.] 

ರವಿವಾರ (ನು). ಆದಿತ್ಯವಾರ; ಭಾನುವಾರ: ರವಿವಾರಮಾದಿಯಾಗೆಯ್ದೆ 
ವಿಶಾಖಪ್ರಮುಬತಾರೆಗಳ್‌ ನಾಲ್ಕುಂ ಸಂಭವಿಸಿದೊಡುತ್ತಾತಂ ಮೃತ್ಯು 
ವಧೆಯುಮಮ್ಮತಾಖ್ಯಮೆಂಬಿವಕ್ಕಾಂ ಯೋಗಂ (ರೀಕೋಶ.೦-೦೬), [ಸಂ.] 

ರವಿಸಿದ್ದುಂತ (ನಾ): [ಜ್ಯೋತಿ ಸೌರಗಣನೆಯ ಮೂಲಕ ಗುಣಿಸಿ 
ಹೇಳುವ ಜ್ಯೋತಿಷ್ಯ ; ಸೂರ್ಯಸಿದ್ಧಾಂತ ; ರವಿಸಿದ್ದುಂತಪಾರಕ 
ರಷ್ಟಭಾಷಾಕವಿಗಮಕಿಗಳು ತಾರ್ಕಿಕರು ವಿವಿಧವಿದ್ವತ್ಸಭೆ ನೆಲಸದುದು. 
(ನೋತ. ೩-೪೦). [ಸಂ.] 

ರವಿಸು (ಕ್ರಿ): ಧ್ವನಿಮಾಡು : ದನಿಗೈನ ಪಾರಿವೆದಂತಿರೆ ರವಿಸುವರ್ಕಂಠ 
ದೊಳ೯ (ಕೈಬಿಥಾ- ೦೫-೪೬): [ರವ 4 - ಇಸ್ಕು) 

ರವಿಸುತ (ನಾ). ೧. ಸೂರ್ಯನ ಮಗ. ೨. ಕರ್ಣ : ಮುಳಿದಿರ್ಪೆಯೊ 
ಮೇಣ್‌. ಮಜುವಾತುಗುಡದೆ ರವಿಸುತ ಮಜಸುಂದಿರ್ದಪೆಯೊ (ಗರಾಯು. 
8-08) ; ರಮಸುತನೊಂದು ನನ್ನಿ ಪದಮಾನತನೂಜನದೊಂದು ಬಲ್ಬು 
(ಎ೫. 219% ವಾಗಮಂ.- 9೭-೩೩ : 1199); ನೀಲಧ್ವಜನನುಆ್‌ ಘಾತಿಸಿ' 
ರವಿಸುತನ ಸೂನುವಂ ಪರಿಭವಿಸಿ (ಕೈಬಳಾ- 0-3). ೩. ಸುಗ್ರೀವ: 

`` ರವಿಸುತಂ ನಮ್ಮೆರೆಯನಟ್ಟಿದನ್‌ ರವಿಕುಲದ ನಿಮ್ಮ ಕೆಳೆಯಂ ಬಯಸಿ 
ಬೇಡಿ! (ಕ್ರೀಂ. ೨೦೯-೦೦೯). ೪. ಶನಿ, ೫. ಯಮ: [ಸಂ] 

ರವಿಸುತೆ (ನಾ). ಸೂರ್ಯನ ಮಗಳು ;, ಯವಖನೆ : ವರದಾಸಿಂಧು 
ಸರಸ್ವತೀರವಿಸುತಾಗೋದಾವರೀ . . , ಗಂಗಾಸಲಿಲಂಗಳಂ ಹಿಮಕರ 
ಸ್ವಚ್ಛಂಗಳಂ ತಂದರ್‌ (ಶಂಠತಂ- ೨೨೩-೦): [ಸಂ. ರಮಸುತಾ] 

ರವೆ (ನಾ). ೧. ಗೋಧಿ, ಅಕ್ಕಿ ಮೊದಲಾದುವುಗಳ ಸಣ್ಣ ನುಚ್ಚು,- 
ತರಿ; ಸೋಜಿ : ತುಪ್ಪದೊಳು ಹುರಿದು ಪಲತೆಜನಾಗಿ ಮಾಡಿಕೊ:ಡ 
ದಜಿಕೊಂದಕೆ ಒಡೆಯ ರವೆಸಕ್ಕಲೆಯನಿಕ್ಕುವುದು (ಸೂಪ; ೬-೦೫); ಸೇವ 
ಗೆಯ ಪಾಯ್ಲಕ್ಕೆ ಬೆಲ್ಲ ಮೂಡೆ ೬ಕ್ಕೆ ರವೆ ಸ ೩ ಗೆ (ಫಂ. ೦೩೩೫, ೦೬-. 
3516)... ೨. ಯಾವುದಾದರೂ ವಸ್ತುವಿನ ಸಣ್ಣ ಭಾಗ; ಪುಡಿ; 
ಚೂರು ; ಕಣ: ಪುಡಿಗತ್ತುರಿಯ ರಜದ ರವೆ (ರತಂ. ೩-೭), ೩. 
ಬಂದೂಕಿಗೆ ಹಾಕುವ ಚರೆ : ಒಂದು ರವೆಯೂ ಇಲ್ಲದೆ ಹೋಯಿತೆ ? 
ರವೆ ಇರುವ ತೋಟಿಯನ್ನು ಕೊಡಲೆ? (6233. 60) ; ರವೆ, ಗುಂಡು 
ಹಂಕ್ಕೊಂಡು ಬಂದು ಅವರನ್ನು ಖೂನಿ ಮಾಡಾಕೆ ನಂಗೇನು ಹುಚ್ಚೇ? 


(ಮರೆತು. ೩೭೩). 


ರವೆಗಾಲು 


ರವೆಯಷ್ಟು ಇ ಕೊಂಚ: ತೀರ ಅಲ್ಪ : ನಿನ್ನ ವಿಷಯದಲ್ಲಿ ನನಗೆ 
ರವೆಯಷ್ಟಾದರೂ ಆನುವಸನವಿಲ್ಲ (೧೭೫. ೧೪) ; ತಮ್ಮದೇ ಆಳ್ವಿಕೆ ಇಲ್ಲಿ 
ನೆಲಸಬೇಕು ಎಂಬ - ಆಕಾಂಕ್ಷೆ ಪ್ರಭುಗಳವರಿಗೆ ರವೆಯಷ್ಟಾದರೂ ಇಲ್ಲ 
(ಸರತಿ ೬). [ದೇ.॥ ತಮಿ. ಇರವೈ ; ತುಳು. ರವೆ ; ತೆಲು. ರವ: ರವ್ವ./ 
ಹಿಂ. ಮರಾ. ರವಾ./ಪ್ರಾ. ರೆಯ./ಸಂ, ರಜಸ್‌] 
ರವೆಗಾಲು (ನಾ), ಕುದುರೆಯ ಒಂದು ಬಗೆಯ ನಡಗೆ : ಮಡದ ಸನ್ನೆಗೆ 
ಕುಣಿದು ರವೆಗಾಲಿಡುತ [ಐಣಂ- ತಿರುಗಿತತಿವೇಗದಲಿ] ಜೋಡಣೆಯಿಂದ 
ಹಯವಡಿಗಡಿಗೆ ಚಿಮ್ಮಿತು ವಾಯುವೇಗದೊಳು (£44. ೩-೩) ; ಉತ್ತಮ 
ವಾಜಿಯನು ತೊಲಗು ವೇಢೆಯ ರವೆಗಾಲು ಬಂಬೀರಿಯೊಳ್ಗೆ ಲಿದೇಲ್‌ 
ಮೆಟ್‌ಯುತರ್ತಿಯಲಿ (ಕುಂ. ೨೨೨೪೪). 
[+ ತೆಲು. ರವಗುಲು, ರವಾಲು] 
ರವೆಯ (ನಾ). ನವರತ್ನಗಳಲ್ಲಿ ಒಂದು ; ವಜ್ರ: ಆ ನವರತ್ನದ ರವೆಯದ 
ಬಂದಿ ವಿರಾಜಿಸುತಿರ್ಪವಲ್ಲಿ ಗಿರಿಜೆಯ ತೋಳೊಳ್‌ (೧೦. ೩-6೩); 
ರವೆಯದ ತೋಳ ಬಂದಿಯ ಕೊರಳ ತ್ರಿಸರದ ಬೆರಳ ಮುದ್ರಿಕೆಯ ... 


ಸಖೀಜನ ಸಂವಣಿಸಿತಲ್ಲಿ (ಕು್ಮಾ 3 0-೨): ರಸುಮಿಪ ರವೆಯದ ಕಂಕಣ || 


ವಂಗಜವೆಸರಂ . 


(ಕಿಯಾ. ೫-೨34). 


೬ -.ತಳೆದು ವಿರಾಜಿಸಿದುವು ಸುಕುಮಾರಿ ಸುಲೋಚನೆ! 
[< ರವೆ] 

ರವೆಯಿಡ್ಲಿ (ನಾ). ರವೆಯಿಂದ ಮಾಡಿದ ಇಡ್ಲಿ: ಬೆಳಗ್ಗೆ ತಿಂಡಿಗೆ 
ರವೆಯಿಡ್ಲಿ ಮಾಡಿದ್ದೆ (ಟೂ, [ರವೆ ಇಡ್ಲಿ ( ೬ ಇಡ್ನಲಿ) ] 

ಶವೆವುಂಡೆ (ನಾ). ರವೆ ಮತ್ತು ಸಕ್ಕರೆಗಳಿಂದ ತಯಾರಿಸಿದ ಉಂಡೆ : 
ಏನು ಕೊಡಲಿ ಸಾರ್‌ , , . ಬೇಸನ್‌ಲಾಡು, ರವೆವುಂಡೆ (ಕುಠಾರ: ೪೬): 

[ರವೆ 4 ಉಂಡೆ] 

ರತನ (ನಾ). ೧. ನಡುವಿಗೆ ಧರಿಸುವ ಪಟ್ಟಿ: ಡಾಬು: ದಿವಿಜಸ್ತೀ 
ಜಘನಾಭಿರಾಮರಶನಂ  ದೇದೋಗನ; 'ಂಗಕೈರನಚ:ದ್ರೆಂ (ಸುಳುಮಾ- 

ಕಟಿವಲಯದಿಂದ್ರಧನು ರಶನದಿಂದೆಸಿದಂತೆ. ರಮಣೀಯ 
ರತ್ನಷುಯ ಕಾಂಚನದ ಕಾಂಚಿಯಂ ತೊಟ್ಟು (3ತ್ರಾಂಗ. ೦-೫೦೩) - 
೨. ಲಗುಮು ; ಕಡಿವಾಣ. [ಸಂ, ರಶನಾ] 

ರಶೀತಿ, ರಶೀದಿ. ರಸೀತಿ, ರಸೀದಿ (ನಾ). (ಹಣ ಮೊದಲಾದುವು) ತಲು 
ಪಿದುದಕ್ಕಾಗಿ ಕೊಡುವ ಚೀಟಿ ; ಪಾವತಿಪತ್ರ; ಸಲ್ಲಿಕೆಚೀಟಿ : ಹಣ 
ತಲುಷಿದೆ:ದಕ್ಕೆ ವಠಾರದ ಒಡತಿಯಿಂದ ರಶೀತಿ ಬಂದಿರಲಿಲ್ಲ (ಕಗನ. ೩೬): 
ರುಜುಹಾಕುವುದಕ್ಕೂ ಕೊಟ್ಟ ಕಂದಾಯದ ರಶೀತಿ ನೋಡುವುದಕ್ಕೂ ಬಂದರೆ. 
ಸಾಕು (ಶುಟ್ಕತ. ೬): ರಶೀದಿ: ಸರಕಾರಕ್ಕೆ ತೆಗೆದುಕೊಂಡು ರಶೀದಿಕೊಡುವ 
ಹಾಗು (ನಿಂ: ೦೩೪, 93-008 ; 1626) ; ಅದನ್ನು ತೆಗೆದುಕೊಂಡು 
ರಶೀದಿ ಕೊಟ್ಟು (ಉಕೆಂಪ್ರ. ೬೬): ರಸೀತಿ ; ಒಂದು ತುಂಡು ಚೀಟಿಯನ್ನು 
ರೀತಿಯಾಗಿ ಕೊಟ್ಟರೂ ಸುಕ) (ಮಾರ್ಗರ: ೬); ನೀವು ರೈತರಿಂದ ಕಂದಾಯ 
ತಕೊಂಡ್ರೂನೂ ರಸೀತಿ ಕೊಡದೆ... ಡಬ್ಬಲ್‌ ಕಂದಾಯ ವಸೂಲಿ 
ಮಾಡ್ಲಿಲ್ಲವಾ ? (ನಮ್ಮಳ್ಳಿ- 05). ರಸೀದಿ ; ಪುವತಿಯಾದ ಕೂಡಲೆ ಗ್ರಾಮ 
ಕೋರ್ಟಿನವರು ಅದಕ್ಕೆ ರಸೀದಿಯನ್ನು 


೩೫) ; 


ಕೊಡತಕ್ಕದ್ದು (ಗ್ರಾಪಡಿಕೆ. ೩೯); 

ಮನೆಯ ಕರಣಿಕನು ರಸೀದಿಯನ್ನು ತಯಾರಿಸುತ್ತಿದ್ದನು (620. ೩೭). 
[ ಪಾರ, ಹಿಂ, ಮರಾ. ರಸೀದ್‌. / ಇಂ. Recoipt] 

ರಶೀದಿ ' ರಶೀತಿ ` ನೋ- 

ರಶ್ಮಿ (ನಾ). ೧. ಕದಿರು; ಕಿರಣ: "" ರೋಚಿಃ . - ರಶ್ಮಿಃ ಎ 
ಈ ೩೨ ರಶ್ಮಿಗಳ ಪೆಸರ್‌"್‌  (ಶಕಾಯು. ೭೪): ವಿ.ಕಾಂತಿ; 
ಪ್ರಭೆ : ಫಣೀಂದ್ರಾಳಯದಿಂದಮುರ್ಚಿದ ಫಣಾಮಣಿಮಂಗಳರಶ್ಶಿಯೋ 
(ಕಂತ. ೨-6೬)- ೩. ಕಡಿವಾಣ; ಲಗಾಮು ; “ಲ್ಲಾ, ರಶ್ಮಿಃ. ಕುಶಾ- 
ಈ ೩ ಮಗೆ (ತಂದು. ೬೩-೨66): ೪. ಹಗ್ಗ: ಪಾಶ; ಕಣ್ಣಿ : 


೭೫೭೯ 


ರಸ 


* ಯೋಕ್ಕಂ, ರಶ್ಮಿ, ಆಬಂಧಃ _ ಈ ೩ಿಹಗ್ಗೆಂ” (ಹಣದ. 
೯೫-೫೨೦), ೫. ಗೆಪ್ಪೆಯ ಕೂದಲು; ಎವೆಗೊದಲು. ೬. ತಿವಿಗೋಲು; 
ಅಂಕುಶ. ೭. ಚಬಕ ; ಚಾಟಿ. [ಸಂ.) 
ರಶ್ಮಿಕಲಾಪ (ನಾ). ಒಂದು ಬಗೆಯ ಹಾರ ; ಐನತ್ತುನಾಲ್ಕು ಎಳೆ 
ಗಳುಳ್ಳ ಮುತ್ತಿನ ಹಾರ : ವಿಜಯಚ್ಛೈಂದಹಾರದೇವಚ್ಚ ಕಂದಾರ್ಧಹಾರ 
ರಶ್ಮಿಕಲಾಪಗುಚ್ಛನಕ್ಷತ್ರಮಾಲಾರ್ಧಗುಚ್ಛ ಎಂಬ ಪನ್ನೊಂದು 
ನಾನಾರತ್ನಸುವರ್ಣಪದಕವಿರಚನಾದಿಬ್ಲೇದದಿಂ (60ಥ. 6-೩ ನ). [ಸಂ.) 
ರಶ್ಮಿಶಿಕ್ಷ (ನಾ)- ಸೂರ್ಯನ ಕಿರಣಗಳು ಇರುವಾಗ ಮಾಡುವ (ಖಡ್ಸ 
ಮುಂತಾದ ಯಾವುದಾದರೂ) ಸಾಧನೆಯ ಮುಕ್ತಾಯಕಾಲದ 
ಶಿಕ್ಷಣ, ಆಭ್ಯಾಸ ; ಸಾಯಂಕಾಲದಲ್ಲಿ ಆರುಘಳಿಗೆ ಉಳ್ಳಂಥಾ 
ಕಾಲವು. ಸಾಧನೆಗೋಸ್ಕರ ನಿರ್ಮಾಣವ ಮಾಡಲ್ಪಟ್ಟಿತು. ಸಾಧನೆಯ 
ಬಿಡುವ ಕಾಲವು ಸೂರ್ಯಕಿರಣ ಉಳ್ಳೆಂಥಾದು ರಶ್ಮಿಶಿಕ್ಷ ಯಂಬುದು 
(egw. ೩-83) [ಸಂ. ರಶ್ಮಿಶಿಕ್ಷಾ] 
ರಸ (ನಾ). ೧. ಗಿಡ, ಮರ, ಕಬ್ಬು ಮುಂತಾದುವುಗಳ ದ್ರವ: 
ಕರ್ಬಿನ ರಸವೆಟ್ಹ ಜಾಗದ ಪೊನಲ್‌ (ಶಕ್ಕತೆ, ೨-೪೦); ರಸವಟತ ದಂಟು 
ಗಳ ಹಸು ಮೇಯಲೊಬ್ಬದು (4ರ. ೦೬೯): ೨. ಹೂವು, ಕಾಯಿ, 
ಹಣ್ಣು ಮುಂತಾದುವುಗಳಲ್ಲಿರುವ ಸಾರ : ದಳಿತ ಜಂಬೂಪಕ್ಕಫಲರಸ 
'ಮಕರಂದಮಧುರೋರ್ಶುರನಿವಾತದಲಿ . . . ಎಸೆದುದು ಗಜ 
ನ (ಉಾವ್ಮಣ. ೬೨ಬಿ; ವಣವಿನ ತನಿನಣ್ಣ ರಸದಂತೆ... 
ಮಂಗರಸನೊಪ್ಪುವ ವಾಕ್ಮಗುಂಥನಂ ಭಾವಿಸಿದೊಡೆ (ಸಮ್ಮಳಿ- 6-00) 
೩. ದ್ರವರೂಪವಾದ ಪದಾರ್ಥ : ನಾವು ತಿನ್ನುವ ಅಸ್ನದ ರಸದಿಂದ 
ಮಾಂಸ ಹುಟ್ಟುತ್ತದೆ. (ಉರು. ೯.43), ೪, ನೀರು; ಜಲ: 
ರಸರಸದ ಬಾವಿ ಮನೆಮನೆಗೆ ಬೇಅ3 (ಕಂಕಣ. ೪-೧೦ ರಗಳೆ); ಪೊಸಕಲಶಮಾ 
ಯತಿಯ ಕರೆದಲಿರಲದ ಕೊಂಡು ರಸಭರಣಿಗೈದು ಪಿಡಿದೈದಿದೆಂ (ಕಣ: 


3-3೩-೩0): ೫. ಗಾಯದಿಂದ ಸುರಿಯುವ ಕೀವು ; ರಸಿಕೆ: (ಉಗುರು 
ಸುತ್ತಿಗೆ) ಮೆಬಸಿನ ಪುಡಿಯೊಳಗೆರ್ಮೆಯ ಶಿಳಿವಾಲಂ ಕಲಸಿ ಬಗಿದು 
ಕಟ್ಟುಗೆ ಬೆರಳಂ ಚಳಿಸಿದ ರಸದಿಂಬುಣ್ಣಳ ನಿಲಿಸದಿರದು (ಕೂತ. 
೪-೦೬). ೬. ಹಾಲು, ತುಪ್ಪ, ಎಣ್ಣೆ ಮೊದಲಾದ ದ್ರ ಶ್ರೈವಪದಾರ್ಥ: 
`ರಸಧಾನ್ಯ' ಪರಾ. ೭. ಅಮೃತ ; ಸುಧೆ ; ಕೂಡಲ ಸಂಗನ ಶರಣರು 
ರಸದ ವಾರುಧಿಗಳು ಎಂತಿರ್ದರೇನಯ್ಯಾ (846. ೬೯0). ೮. ದೇಹದಲ್ಲಿ 
ರುವ ಸಪ್ತಧಾತುಗಳಲ್ಲಿ ಒಂದು ; ವೀರ್ಯ ; ರೇತಸ್ಸು. ೯. ವಿಷ; 
ನಂಜು; “ಬ್ರಹ್ಮ ಪುತ್ರಃ . . - ರಸಃ - . - ವಿಷಂ ೪ ೯ ವಿಷಂ” (ಣದ, 
60-೨೪): " ರಸದಾನ' ಪರಾ. ೧೦. ಪಾದರಸ; ಪಾರದ : “ಪಾದರಂ 
ಚಪಲಮೆನೆ ರಸಮೆನಿಕ್ಕು” (ಬಂಗರಾ- ೪೭-೦೫) ; ಸಂಸಪ್ತಕನಿಕುರುಂಬ 
ದೊಳಗೊರ್ವರುಮಂ ಕಿಆ್‌ವೀಟಲೀಯದೆ ರಸಮಂ. ಕೊಲ್ವಂತೆಂತಾನುಂ 
ಕೊಂದು (ಏ0ಕ0. ೧3-030 ಠ) ; ಉರಿಗೆ ರಸ ನಿಂದಾಗವೆ ರಸಸದ್ದಿ 
ಎಂದೆ (ಪಾ: ೧-೬); ರೆಸಮಂ ನೀರೆ ಗೆತ್ತು ಮೊಗೆಯೆಲೆನ್ನ 
ಕರಯುಗಂಗಳ್‌ ಕೊಬ್‌ತಟ್‌ದು ಬೀಟಲಿರ್ದುವು (ಕೇಲಂತ್ಯ. ೪-೯೦ ಐ). 
೧೧. ರಾಳ; ಹಗಿನು. ೧೨. ಚಿನ್ನ ಮೊದಲಾದ ಲೋಹ. 
೧೩. ರುಚಿ ; ಸವಿ; ಸ್ವಾದು: ಕಯ್ದೆಯುಣ್ಪರಂ ರಸಮೆ ಬಾರಿಕುಂ 
(ಕಾಂತಿಪು- ೬-೬೮) ; ರಸಮಂ ನಾಲಗೆ ಕವಿಶಾರಸಮಂ ಕವಿ . . , ಅಜವನು 
(ಮುಂಪ್ಪ: ೦-3೪). ೧೪. ಆನಂದ; ಸಂತೋಷ; ಹರ್ಷ: ರಸದ 
ತೊಟ್‌ ಪರಿದುದಮರ್ದಿನ ಪೊಸಸೋನೆಯೆ ಸುರಿದುದೇಬಿನಂ ಪೇಟಿಕೊರ್ವಛ್‌ 
ಮಿಸುಪೆಸೆಯೆ ಪಾಡಿದಳ್‌ (ಸುಳುಶೂ- ೦೦-೨೩) ; ರಸದ ಮಟ ಕಜಕದಪುದು. 
ಸಂತಸದಿಂ ಮಾಣದೆ ರಸಾಯನದ ಕೂಪದೊಳೆಂಬೆಸಕದಿನಸದಳಮೆಸೆದುದು 
ರಸಗೀತಂ (66ನ್ನು: ೪-೦೪೭). ೧೫. ಸಿಹಿ, ಹುಳಿ, ತೊಗರು. 


ರಸಃ ದ್ರಿ 


ಕಹಿ ಮೊದಲಾದ ರುಚಿ : ರಸ-ತಿಕ್ರಕಟುಕಷಾಯಾಮ್ಲ ಮಧುರಾಭಿ 


ಧಂನರಸಪಂಚಕಮಂಂ (ಕ್ಷತ್ರ: 3: 'ಷಡ್ರಸ' ಪರಾ. 
೧೬. [ದ್ವೈತ] ನಲನತ್ತುವಿಧವಾದ ಗುಣಗಳಲ್ಲಿ ಒಂದು : ರೂಪಃ 


ರಸ, ಗಂಧ, ಸ್ಪರ್ಶ , , . ಸೌಭಾಗ್ಯವೆಂದು, ಸಾಮಾನ್ಯವಾಗಿ ನಲವತ್ತು | 
ವಿಧ ಗುಣಗಳು (ಓದತಾ. ೨೬೫), ೧೭. [ಕಾವ್ಮಮಾ] ಭಾವ; ವಿಭಾವ, 
ಸಂಚಾರಿಭಾವಗಳ ಸಂಯೋಗದಿಂದ ಆಗುವ ಆನಂದಾತ್ಮಕವಾದ 
ಚಿತ್ತವೃತ್ತಿ ; ಶೃಂಗಾರ, ಹುಸ್ಕ, ಕರುಣೆ. ರೌದ್ರ, ವೀರ. ಭಯಾ 
ನಕ. ಬೀಭತ್ಸ, ಅದ್ಭುತ ಮತ್ತು ಶಾಂತ ಎಂಬ ಒಂಬತ್ತು ರಸಗಳು; 
ನವವಿಧರಸೂಗಳಂ ಮನಕೆ ವರೆ ನಿರೂಪಿಸುವ ವಚನರಚನೆ ರಸವದ್ವಿ ವಿಧಾಲಂ 
ಕಾರು ಕುಜಾತು ಏಕಲ್ಪಿಸಿ ತೋರ್ಪೆಂ' (460. 4-066) ; ರಸಮಿಲ್ಲದ 
ಕಾವ್ಯಂ ನೀರಸಂ (ರ: 0-9) ; ವಿಸ್ಮಯವೇ ಪ್ರಧಾನವಾಗಿ ಮಿಕ್ಕ ಚಿತ್ತ 
ವೃತ್ತಿಗಳು ಅಪ್ರಧಾನವಂದಾಗ ಅದೇ ರಸಪನ್ನಬಳುದು. (ಉಾರಂತಿ- 903), 
೧೮. [ಗಣಿತ] ಒಂಬತ್ತು ಎಂಬ ಸಂಖ್ಯೆಯ ಸಂಕೇತ: ರಸ 
ನಾಟ್ಯಾಂಗಂ ಗ್ರಹಣಂ ಪೊಸತು ನಿಧಿ ರತ್ನ ನವಮವ ್ರೈನಿಕುಂ (ಕೈನ. 
೪. ೧೯. ಆರು ಎಂಬ ಸಂಖ್ಯೆಯ ಸಂಕೇತ : " ಚುತುರಸಖರಮ 
ಪಾಲು” (ಕುಂಗರಾ, ೦೦೩-6); ಖರೆ... ರಸ... ೬ಕ್ಕೆ ಪೆಸರು 
(ನೈವಹಾ: ೦೦). [ಸಂ.] 

ರಸಖುದ್ಧಿ (ನಾ). [ಜೈನ] ತಪಸ್ಸಿನ ಸಾಧನೆಯಿಂದ ದೊರಕುವ 
ಒಂದು ಬಗೆಯ ಸಿದ್ಧಿ : ಆಸ್ಕವಿಷತ್ವಂ ದೃಷ್ಟಿವಿಷತ್ವಂ ಕ್ಷೀರುಸ್ರವತ್ವಂ 
ಮಧ್ವಾಸ್ರವತ್ವಂ ಸರ್ಶಿರಾಸ್ರ್ರವತ್ವಮಮ್ಮತಾಸ್ರಪತ್ವಮೆಂದನೇಕಪ್ರಕಾರಷ್ಟ 
ಕಾರಮಾದ ರಸಯದ್ಭಿಯೊಳಂ . . , ನೆಜಕಿದು (ತಂದ್ರ ಶ್ರ” ೦೪-೩೦). [ಸಂ, 

ಶಸಯುಷಿ (ನಾ). ರಸಾನಂದವನ್ನು ಉಂಟುಮಾಡುವ ಯಷಿ ; ಕವಿ; 
ಪರಮಾನಂದವನ್ನು ನೀಡುವ ದ್ರಷ್ಟಾರ: ಷರೀಫರು. . . ತನ್ನೆ 
ಪಾಲಿನ ಕರ್ಮಫಲಗಳನ್ನು ಮುಚ್ಚದೆ ಮಾಜದೆ ಆಡಿ ಮಾಡಿ ಬೋಧಿ 
ಸುತ್ತಿದ್ದ ಒಬ್ಬ ರಸಯಪಿಯಾಗಿದ್ದರು. (ಟಕ. ೬೨ ಕಂಳನ್ಮಶಂಕಡು) ; 
ರಸಯಖಿಗೆರಗುವೆನವರೆನ್ನನು ಕರುಣಿಸುತಿಹುದೆನ್ನ ಸೈಪು(ಇಂ೫ಾಶ- ೪.೬). 

[ಸಂ.] 

ರಸಂಗೊಳ್‌ (ಕ್ರಿ). ದ್ರವವನ್ನು ಪಡೆ: ಪುಡ್ರೇಕ್ಷುದಂಡಂಗಳಂ ಕಡ 
ಕಡಿದು ಯಂತ್ರ ಪೀಡನೆಯಿಂ ರಸಂಗೊಳ್ಳೆ ತೆಅನುಮನಜ್‌ಯೆ ಪೇಬ್ಮು 
(ecg. &-೬೬ ಶ). [ರಸ 4 ಕೊಳ್ಳ್‌] 

ರಸಂದೆಗೆ (ಕ್ರಿ). ನೀರು ಇಂಗಿ ಹೋಗು ; ಒಣಗು : ಸುಳಿವಾಗುಳಿಕೆಗಳ 
ರಸಂದೆಗೆದ ಜಿಹೈೆಯ ಬೆರ್ಮವನಿಗಳುದಿಸಿದ ವದನದೆ . , , ಬಿಗಿದ ಬೆಣಗಿನ 
ಟಿಂತೆಗಾಗರೆಂ ತಾನಾಗಿ (ಕಕ್ಕ: ೭-೨೪). [ರಸ 4 ತೆಗೆ] 

ರಸಂಬಡೆ (ಕ್ರಿ). ನವರಸಗಳನ್ನು ಸೃಷ್ಟಿಸು, _ ಚಿತ್ರಿಸು: ಸುಗತಿಗಳಂ 
ಸೂಸುವ ಮದ್ಮಳಿಗರಿಂ ರೂಪುರೇಖೆ ರಸಂಬಡೆವ ನರ್ತನನಾಯಕಿಯರಿಂ 
(ರಕ.೨-008 6). [ರಸ 4 ಪಡೆ] 

ರಸಂಬೋಗು (ಕ್ರಿ). ರಸವಿಲ್ಲದಂತಾಗು ; ಒಣಗು ; ರಸಂಬೋದ ಕಬ್ಬಿ 
ನಂತೆ ಪೇಡಿಯಪ್ಪರಸಿನ ಮಾತಿನಂತೆ (ರರ್ಶಾತ್ಕು- ೯.೨೬). 

[ರಸ 4 ಪೋಗ್ಳು (ಆ ಪೋ] 

ರಸಕವಳ (ನಾ). ರುಚಿಕೆರವಾದ ಭೋಜನ ; ಸವಿಯಾದ ಊಟ : 
ಗುರುಗಳ ಮನೆಯಲ್ಲಿ ಎರಡು ಹೊತ್ತೂ ರಸಕವಳ ಬಿದ್ದಾಹೋಗುತ್ತಿತ್ತು 
(೫8. 63) : ವೋಟು ಮಾಡಿದರೆ ರಸೇವಳ ತಪ್ಪದು ನಮಗೆ (ರೀಶಮ, 
33-0). [ಸಂ. ರಸಕವಲ] 

ರಸಕಸಿ, ರಸಕಸೆ. ರಸಖಸಿ, ರಸಗಸಿ (ನಾ). ೧. ತಿಕ್ಕಾಟ; ಮನ 
ಸ್ತಾಪ: ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ 


hn 


ನಾಲಿಗ್ಗೆ ಬರಲಿ, , . ರಕಸಿ ಇರಲಿ ಹರುಷಿರಲಿ (ಪ್ರರಂರ. os); 


೭೫೮೦ 


.|[ರಸಖಸಿ 


18 


30 


3s 


46 


48 


ರಸಗುಲ್ಲ 


ಅಸವಸವು ಬೇಡ, ರಸಕಸಿಯು ಬೇಡ. ಹೊಸೆ ರಸಿಕವೃಶ್ತಿ ಬೇಕು (ಕಟ: 
೬4-08) ; ಮಾತುಮಾತಿಗೆ ಸಿಟ್ಟು, ಸೆಡವು, ರಂದಿ, ರಸಕಸಿ (song. 
0೧). ರಸಕಸೆ; ೨. ಜಗಳ ; ಕಲಹ: ರಸಕಸೆಯನ್ನು ಮಾಡ 
ಬೇಡ ಸೋನಾ (ಕನಲು- 0೫೭). ರಸೆಖಸಿ: ೨. ಯಾಕ ಹುಡಿಗಿ. ಅತ್ತೀ 
ಜೋಡಿ ರಸಖಸಿ ಮಾಡತೀಯೆಂತಲ್ಲು (ಗುರಯ. 089). ರಸಗಸಿ , 
೨. ಹೀಂಗ ಮಾತಮಾತಿಗೆ ರಸಗಸಿ ಮಾಡೋದೊಂದು. ಕೆಟ್ಟಚಾಳೀನ ಅದ. 
ಆಕೀಗೆ (ಣಂಕಾಯ. ೪). [+ ಮರಾ, ರಸಕಸ್‌, ರಸಘಸ*) 
ರಸಕಸೆ "ರಸಕಸಿ' ನೋ. 


(ರಸಕಾವ್ಯ (ನಾ): ನವರಸಭರಿತವಾದ ಕಾವ್ಯ : ಭರತು ಮಹಾತ್ಮ ನೆಸೆದನು 


* « » ರೆಸೆಕಾವ್ಯ ಸತ್ಯಲಾಭ್ಯಾಸದಧ್ಯಾತ್ಮ ದಲಿ (ಕ್ರೀರಾಮಾ- ೨೬-೬೯೬), [ಸಂ,] 

ರಸಕೂಪ (ನಾ). ಪಾದರಸದ ಬಾವಿ: ಇದು ಚಿತ್ರಂ ರಸಕೂಪದೊಳ 
ಪಬೆಪಿನಿಂದಾಂ ಬಂದು ಪೊಕ್ಕಿರ್ಪದೆತ್ತ್ವ . ೬. ಪಿರಿದೊಂದುಪತ್ತು 
ವೆತ್ತಿರ್ಪುದೆತ್ತ (ಕೇಬುಷು. ೨೨೯೧). [ಸಂ.] 

'ರಸಕಹಿ' ನೋ. 

ರಸಗಂದಾಯ (ನಾ). ರುಚಿಕರವಾದ ಪದಾರ್ಥಗಳ ಮೂಲಕ ಕೊಡುವ 
ಕಂದಾಯ; ತೆರಿಗೆ; ದಾಳಿಂಬಪಲಸಿಮ್ಮಾವರನೇಜಸಿಲ್‌ ಮೊದಲಾದ ಫಳೆ 

ಕುಳಂಗಳಿಂ ಸೊಬಗುವಡೆದ ಸುರಮ ಕ್ರಗೆಯ್ದ ಕಾಮಧೇನು ಕಲ್ಪವೃಕ್ಷಂಗಳಿತ್ತ 
ಪುಲ್ಟುಪ್ಪ ಸಕ್ಕರೆಗಳ ಮೊದಲಾದ ರಸಗಂದಾಯಂಗಳಿಂ . . . ಉದ್ವಾಹ 
ಮಂದಿರಂ ಮೆಜ'ದುದು (ಕಾರಾತ್ಮ. 0-೬-೨೩ ೭). [ರಸ , ಕಂದಾಯ ] 

ರಸಗತಜ್ವರ (ನಾ). ದೇಹದ ದ್ರವರೂಪವಾದ ಧಾತುವಿನಲ್ಲಿ 
ಸೇರುವ ಜ್ವರ : ಬಹಳ ಮತ ಶ್ಲೇಷ್ಮ ಉಂಟಾಗಿ: ಮೈಯಲ್ಲಿ ಭಾರ 
ಕಾಣಿಸಿ ದೇಹದಲ್ಲಿ ಉರಿದೋರಿ; ದೈನ್ಯವಾದ ಮಾುತುಗಳುಂಟುಗಿ. 
ಆಕಳಿಸುತ್ತ. ಬಾಯಿಯಲ್ಲಿ ಅರೋಚಕ ಪುಟ್ಟಿ. ವಾಂತಿಯಾಗುತ್ತ, ದಾಹ 
ವುಂಟುಗಿರುವುದೇ ರಸಗತಜ್ವರವೆನಿಸಿಕೊಂಬುದು (ರೈ- ಕ). [ಸಂ.] 

ಠಸಗತ್ತಲೆ ` ರಸೆಗಳ್ತಲೆ ' ನೋ. 

ರಸಗಬ್ಬ (ನಾ). ಎ ರಸಕಾವ್ಶ : ಇಂಚರದಿ ಸಂಗೀತರಸದಲಿ ಮಿಂಚು 
ಕವಿಗಳ`ಪಲವು. ರಸಗಬ್ಬವನು ಗಮಕದಲಿ ಉಂಚದಲಿ ಮೇಖಿದೋದಿ 
(ಸಾಲಾ: ೩೨-೨೪); 'ಕಾಲೂರ ಚೆಲುವೆ' . . . ಪೋಲೀಸರು ಲಂಚಗುಳಿ 
ತನದಿಂದ ಮಾಡುವ ಅನ್ಯಾಯ ಇತ್ಯಾದಿಗಳನ್ನು ರಮ್ಯವಾಗಿ ಚಿತ್ರಿಸುವ 
ರಸಗಬ್ಬ (೪೦೩ರ. ೦೦ ಕರಕ). [ ರಸ _.. ಕಬ್ಬ] 

ರೆಸಗರ್ಭ (ನಾ). ೧- ಕಾಡಿಗೆ ; ರಸಂಂಜನ : “ದಾರ್ವಿಕಾ, ಕಾಥೋ 
ದೃವಂಃ ತುತ್ಮಂ, ರಸಾಂಜನೆಂ ರಸಗರ್ಭಂ ತಾರ್ಕ್ಸ್ಕ್ಯಶೈಲಂ ಎ೬ 
ರಸಾಂಜನದ ಹೆಸರುಗಳು” (ಸಿರ್ಕಾಂಕಿ- ೩೦೩). ೨. ಕೇಸರಿಬಣ್ಣದ ಪುಡಿ; 
ಸಿಂದೂರ- [ಸಂ.) 

ರಸಗವಳ (ನಾ). ಎ ರಸಕವಳ : ಶೃಂಗಾರ ಕರುಣ ವೀರರಸಗಳ: 
ಸಂದರ್ಭೊಚಿತಮಾಗಿ ಒಸರಿ ರೆಸಿಕರಿಗೆ ರಸಗವಳವಾಗಿದೆ (೧೮ಊರೆ.೨೦ ೫64). 

[< ರೆಸಕವಳ] 
ರಸಗಸಿ "ರಸಕಸಿ' ನೋ: 
ರಸಗೀತ (ನಾ). ರಸಭರಿತವಾದ ಹಾಡು ; 


ಇಂಪಾದ ಗೀತೆ: 


ರಸಗೀತಕ್ಕೆಡೆಗೊಟ್ಟು ತಿಂಳಲಯದೊಳ್‌ ನೇರ್ಪಟ್ಟು ೬೬ ಬಾಜಿಸುತ್ತುಂ 
(ಶುಲ್ಲಪು- 0೨-೭೩). [ಸಂ.] 
ರಸಗುಂಡು (ನಾ). ಪಾದರಸವನ್ನು ಬಳಿದ. ಹೊಳೆಯುವ 


ಬಣ್ಣಬಣ್ಣದ ಗೋಳಾಕಾರದ ಗಾಜಿನ ಗುಂಡು ; ಗುಳಾಪು : 
ಮದುವೆಯ ಚಪ್ಪರಕ್ಕೆ ರಸಗುಂಡುಗಳನ್ನು ಕಟ್ಟಿ ಚೆನ್ನಾಗಿ ಅಲಂಕರಿಸಿದ್ದರು 
(cas). [ರಸ ... ಗುಂಡು ] 

ರಸಗುಲ್ಲ "ರಸಗುಲ್ಲಾ ' ನೋ. 


ರಸಗುಲ್ಲಾ 
ರಸಗುಲ್ಲಾ, ರಸಗುಲ್ಲ (ನಾ). ಹಾಲನ್ನು ಒಡೆಸಿ ಅದರ ಗರಣೆಯಿಂದ 
ಮಾಡುವ ಒಂದು ಬಗೆಯ ಸಿಹಿತಿಂಡಿ : ಕಲಕತ್ತೆಯಿಂದ ಒಂದು 
ಪಾತ್ರೆಯಲ್ಲಿ ಉತ್ತವ5 ರಸಗುಲ್ಲಾ ತಂದಿದ್ದೆ (ಕ್ರೀಗಂತ: 4೬); ಜನಪ್ರಿಯ 
ಮದ ಮಿಠುಯಿಯೆಂದರೆ "ರಸಗುಲ್ಲ ಅದನ್ನು ಮೊದಲು ತಯರಾರಿಸಿ 
ದವಳು ಒಬ್ಬ ಸೂಳೆಯಂತೆ (6ತ್ಕರಾ. 0)- ರಸಗುಲ್ಲ: 
ಮಸಾಲೆದೋಸೆ ಮಾಡಿದ್ದೀನಿ (68): 
[- ಹಿಂ. ರಸಗುಲ್ಲಾ; ಮರಾ. ರಸಗುಲ್ಲಾ, ರಸಗೋಲ್ಲು ] 
ರಸಗೆಡು (ಕ್ರಿ). ಸಾರವಿಲ್ಲದಾಗು ; ನಿಸ್ಸತ್ತ, ಮಾಗು: ಶಸಗೆಟ್ಟು 
ಹೋದ ವನಿತೆಯ ಹೋಹಾತ ಪಶುವಿನಿಂದತ್ತೆ (ಸರಕ್ಕ ೦೭೯೯) 
[ರಸ 4 ಕೆಡು] 
ರಸಗೆಯ್‌, ರಸಗೈ (ಕ್ರಿ). ೧. ದ್ರವವನ್ನಾಗಿ ಮಾಡು; ಕರಗಿಸು : 
ಕುಂದಣವಸು ರಸಗೆಯ್ದೊಡುಕ್ಷಣ 6ರುವಿಂದೆ ಬೇರ್ಪಡಿಸಿ ಪುತ್ತಳಿಯ 
ತಂದಡರ್ಚಿದರು (ಕಶಕ. ೨ ಶಸಗೈ ; ೨. 
ದನ್ನಾಗಿ ಮಾಡು : ಬಗೆಬಗೆಯಾಟಿಕೆಗಳನು ಮಣ್ಣೊಳು ಮರದೊಳು. 
ತೆಂದೆ ನಿರ್ಮಿಸುವರು ಕಸವನು ರಸಿಸೈವರವರು (ಇಂತಾಶ- 9೦-೬೭): 
[ರಸ 4 ಕೆಯ] 
'ರಸಗೇಯ (ನಾ): ಇ ರಸಗೀತ: ರಸಗೇಯಂ 
ತೋದ್ಯಸ್ಥನಂ ಸೂಸದೇಕೆ (ಮುಲ್ಕಿ: ೪-೪); ರಸ 
ಪಣೆಯೆ (ಜಾರ್ಕ್ಯಫಿ. 8-೧೦೦). [ಸಂ.] 
ರಸಗೈ 'ರಸಗೆಯ್‌' ಸೋ: | 
ರಸಗೋಲ್‌ (ನಾ). ಸಿಹಿಯಾದ ಬ್ರವವನ್ನುಳ್ಳುದು; ಕಬ್ಬು: ಕುಸು 
'ಮಾಸ್ತ್ಯನೊಂದು ಕಬ್ಬಿನ ಬಿಲ್ಲಿನಿಂ ಲ್ಯಕವಿಸರಮಂ ಕೊಂದು ಕೂ/ುತಲಿಹನು 


ರಸಗುಲ್ಲ. 


ಸತ್ತ್ವ ಎಪುಳ್ಳು 


| 


'ರ್ಚದೆಕೆ ವಿತತಾ 
ಸುಂ ಭಾವನೃತ್ಯಂ 


. ರಸಗೋಲ್ಲಳಿನ್ನು ವೆಗ್ಗಳಮಿರಲು ಮಾರ ಗರ್ವಿಸೆಯೆಂತು 
ಮುಳ್ಪೆನೊ (ಏರೋ. 9-3೪ [ರಸ 4 ಕೋಲ್ಡ್‌) 
ರಸಗ್ರಹಣ (ನಾ). ಕಾವ್ಯ, ನೃತ್ಯ ಮೊದಲಾದ ಕಲೆಗಳ ಸ್ವಾರಸ್ಯವನ್ನು 


ದಿಲ್ಲ (ಕಪ್ಶಳಾ- ಇ). [ಸಂ.] 

ರಸಭಳಿಗೆ (ನಾ). ಅತ್ಯಂತ ಆನಂದದ ಕಾಲ ; ಸಂತೋಷದ ಗಳಿಗೆ : 
ಮಕ್ಕಳ ಹಿಂದೆ ಮುದುಕರೂ ಹೊರೆಡುವೃ ರಸಫಳಿಗೆ ಅದು (488. 2. 
೬0೪) [ರಸ ಫಘಳಿಗೈ (5 ಗಬಗೆ)] 

ರಸಘುಟಿಕೆ (ನಾ): ಪಾದರಸದಿಂದ ಮುದಿ ಗುಳಿಗೆ, -. ಮಾತ್ರೆ; 
ಮಂತ್ರಿ ತಂತ್ರ ಯಂತ್ರ ಬೇಳುವೆ ತಿಲಕ ತಿಗುರು ರಸಘ£ ಘು ಕ 
ಮೊನೆಕಟ್ಟಿಂಬ ಕುವಿದ್ಯದಿಂ ಗೆಲುವೆನು (ಕೈರೂ- 1, ೩೬0). 

(ಸಂ. ರಸಘುಟಿಕಾ] 

ರಸಚಿತ್ರ (ನಾ). ೧. ದ್ರೆವರೂಪವಾದ ಬಣ್ಣಗಳಿಂದ ಬರೆದ ಚಿತ್ರ; 
ಚಿತ್ರಚಿತ್ರಾರ್ಧಚಿತ್ರ್ರಿಭಾಸಮೆಂಬ ಮೂಲಂ ಪ್ರಕಾರಮುಮಂ ರಸಚಿತ್ರ 
ಧೂಳೀಚಿತ್ರಬೋಜೆಯುಮಂ - . 
ನಡೆಮತೆ ನುಡಿವ ಪುತ್ರಿಕೆ ಮಿಡುಕುವ  ರಸಚಿತ್ರದೆಸೆವ ಪಣ್ಣಿಂ 


* ಪರಿಭಾವಿಸಿ ನೋಡಿ (ರುಲ್ಣಖ್ರ. ೫-೪); 
ಬೊಳ್ಳಂ ಪಡೆದಳ". (ಕಂದ್ರಣ್ಞ 8-00೬): ರಸಚಿತ್ರುಂ ರತ್ನಭೂಷಾವಳಿ 


ವಸನಶ್ರೇಣಿ ಮುಕ್ತಾತಪತ್ರಪ್ರಸರಂ (ಉಕ. ೪-0). ೨. ಕಾವ್ಯದಲ್ಲಿ 
ಆನಂದವನ್ನುಂಟುಮಾಡುವ ಸ್ವಾರಸ್ಯಕರವಾದ 
ಪ್ರಸಂಗ. [ಸಂ] 
ರಸಜ (ನೂ). ೧. ಸಕ್ಕರೆ. ೨. ಕಾಕಂಬಿ. ೩. ರಕ್ತ. [ಸಂ.] 
ರಸಜೀವನ (ನಂ). ಸಾರವತ್ತಾದ ಬಾಳು ; ಸೊಗಸಾದ ಜೀವನ : 
ರಸಜೀವನಕೆ ಮಿಗಿಲ್‌ ತಪಮಿಹುದೆ? (ಕ್ರೀರಾಶಾ- ೩೨-೦೨೭). 


ಸನ್ನಿವೇಶ ; 


[ಹಂ. 


೭೫೮೧ 


ಗ್ರಹಿಸುವಿಕೆ : ಅರ್ಥವನ್ನು ವಿಬರವಿವರವಾಗಿ ತಿಳಿದುಕೊಂಡು ರಸಗ್ರಹಣ 
ಮಾಡುವವರಿಗೆ ಇಂಥ ಕವನಗಳನ್ನು ಓದಿದಾಗ ಒಮ್ಮೆಲೆ ಆರ್ಥಮಾಗುವು 


ರೆಸದಾಡಿಮ 


ರಸಜ್ಞ (ನಾ). ೧. ಸ್ವಾರಸ್ಯವನ್ನು ಬಲ್ಲವನು : ಭೋಗಂಗಳ್‌ 
. ಮನೋರಾಗಮನೊದವಿಸದವು. ಹೃದ್ರೋಗಮನೊದವಿಸೆ ರಸಜ್ಞ 
ನನುಭವಿಸುಗುಮೇ (628, 6-೬೦); ಶ್ರೀಮದುಮಾಮಧುರಾಧರಸೋಮ 


ನಮುಭವಿಸು! 


ಕಳರಸರಸೆಜ್ಜ ರಸನಂ (ಕಾಕ ೪೦). ೨. ಶೃಂಗಾರ, ಹಾಸ್ಯ 
* | ಮೊದಲಾದ ಕಾವ್ಕರಸಗಳನ್ನು ಬಲ್ಲವನು; ಒದವಿರ್ದ ಚಿತ್ತದಿಂ 
ತೋರ್ಪದು ಭಾವಂ ಭುದದಿಂದೆ ರಸಮುದಖಸುಗುಂ ವದನಮದಂ 


ಪ್ರಕಟಿಪುದಾ ವದನದೆ ರಸವಿಂತಿದೆಂದು ತಿಳಿಗೆ ರಸಜ್ನರ್‌ (ಸರ. ೦-೩) 
೩. ರಸವಿದೈೆಗಳನ್ನು ಬಲ್ಲವನು ; ರಸವಾದಿ. ೪] 
ರಸಜ್ಞತೆ (ನಾ). ೧- ರಸಾನುಭವವನ್ನು ತಿಳಿಯುವ ಶಕ್ತಿ; ಆನಂದವನ್ನು 
ಅರಿಯುವ ಚೈತನ್ಯ. ೨: ಕಾವ್ಯಶಕ್ತಿ. ೩- ರಸವಾದಜ್ಞಾನ. ೪. 
ರುಚಿಭೇದ: . ೫. ತ:ರತಮ್ಮಜ್ಞಾನ- [ಸಂ. ರಸಜ್ಜತಾ] 
ರೆಸೆಜ್ಞಾಃ ನಿ (ನಾ). ರಸವಿದ್ಯಯನ್ನು ಬಲ್ಲಪನು; ರೆಸವಾದಿ: ಇನನುತ್ತ 
ರಾಯಣದೊಳನುದಿನು ರಸಜ್ಞಾನಿ ನೀರನೊಸೆವಂತೊಸೆದಂ (೫8 
[ಸಂ. ರಸಜ್ಜಾ ನಿನ್‌] 
15|ರೆಸಜ್ಞಿ (ನಾ). ೧- ರಸಗಳನ್ನು ಅರಿಯುವ ಇಂದ್ರಿಯ ; ನಾಲಗೆ: 
ಜಿಖ್ವಾ-ಈ ೩ ನಾಲಗೆ" (ತರಡು: ೪೬-4೬೭) 
ಳು; ರಸಿಕಳು. [ಸಂ, ರಸಜ್ಞಾ] 
ೀಹಗಳನ್ನು ಚಿನ್ನವಾಗಿಸುವ ಕಲೆ; ರಸವಿದ್ಯೆ : 
ಒಂದು ಭಾಗ ರಸತಂತ್ರ (ಶ್ರಶಾಾ- 1,444) .[ಸಂ.] 
ರಸಾನುಭವಕ್ಕಾಗಿ ಮುಡಿಪಿಟ್ಟ ತಪಸ್ಸು: 


16 


| 


0-38) - 


ರಸತಪಸ್ಕೆ (ನಾ). 
ಮೃಡಿಯಾಗಿರಲಿ ಬಾಳ್ವೆ, ಜಯಿಸುಗೆ ರಸತಪಸ್ಕೆ ; ದೊರೆಕೊಳುಗೆ ಚಿರಶಾಂತಿ 

[ಸಂ. ರಸತಪಸ್ಯಾ) 

ರಸತವರ (ನಾ). ಪಾದರಸ ; (ದರ್ಪಣದ ಗಾಜಿಗೆ) ರಸತವರವನ್ನು ಲೇಪಿಸು 


ಶ್ರೀರಾಮಾ- ೩-೦೫೪ 
( ಸ 


(quicksilver. 2012) - 
85 |ರಸತ್ತಾರುಗ? (ನಾ). (? 
ಮದೇಭಂಗಳನಾರ್ದು ಬಿಟ್ಟಿ 


[ರಸೆ ೬ ಶವರ] 
ತೊತ್ತಟಿದುಬ್‌ದ ಮದೇಭಂಗಳೆಮಂ 
ಪ ನಿಷಂದಿಗ[ಳಟ' ಪೊರಜೆವಿಡಿದು 


ಯೆ 


i 
ಕೊರಲ ಬಳೆಗಳೊಳೆ ಕಾಲ್ಗೋದು ಪರಿಖುಸುಪ ರಸತ್ತಾರುಗರುಮಂ[ಕ840: 
ಪರಿಯಿಸುವವರಸತ್ತಾರು ಗುರುಮಂ, ಪರಿಣಿ:ಸುವಾರಸತ್ತಾರು ಗುರುವಂಂ] 
ಆ ರುಪ್ತಾರುಗರಿಡುವಟ್ಟಿಯ ಪಿಡಿಕುತ್ತಿನೆ ಕಕ್ಕಡೆಯ ಕೋಳ್ಳೆಮರಪಟಲಂ 


_ 


6| ಪಾಯ್ಪು ಕೆಡೆದೆಂ (ಕಂಕಣ. ೧೨-೩೦ ನು; ” ರಸತ್ತ್ವಾರುಗರುಮಂ 

ಆನೆಯ ಮೇಲೆ ಕುಳಿತು ಯುದ್ಧಮಾಡುವವರನ್ನು (2)” (ಕಾಶ. vat). 
1?) 

ರಸತ್ವ (ನಾ). ರಸಾನುಭನವುಂಟಾಗುವ ಅವಸ್ಥೆ : ಭಾವ ರಸಕ್ವಕ್ಕೆ 
ಏರುವುದು ಎಂದರೆ ಪ್ರಾಣಮಯ  ಮನೋಮಯಕ್ಕೇರುವುದು ಎಂದು 

[Ao] 

ರಸದಂಬುಲ (ನಾ). ರಸಭರಿತವಾದ ತಾಂಬೂಲ: ಪೊಳೆವ ಕೆಂಬಲ್ಲಿಗೆ 
ರಸದಂಬುಲವ ಮೆಲ್ಲಗೆ ಸಾರ್ಚಿ (ಮೀೋಶಕ. ೦೬-೬೯); 'ನಿಂಬುಧರದ ಸವಿಯ 
ತೋ ನೆಜ್‌ ರಸದಂಬುಲಗುಲುಕಿತ್ತು ಕೊಡೊ (ಸಂರ: 8-0೪2). 

[ರಸೆ .,. ತಂಬುಲ] 
| ರ್ರಸದರ್ಶನ (ನಾ). ರಸವನ್ನು ಕಾಣುವುದು.- ಅರಿಯುವುದು: 
ನವನಮೋನ್ಮೇಷಿತಂ ನಿತ್ಯಚಿರನೂತನಂ. ರಸದರ್ಶನಾಸ್ವಾದನಂಗೈವ ಸಹಜಕವಿ. 

[೫ಂ.]. 

ರಸದಾಡಿಮ (ನಾ). ಸಾರವತ್ತಾದ ದಾಳಿಂಬೆ: ರೆಸದಾಡಿಮದೆ ಬಿತ್ತುಮಂ 
ಫೊಸೆಮುತ್ತ್ತಿಮೆಂ  ಮುಕ್ಕುಳಿಸಿದಂತಪ್ಪೆ ವಿಬುಧವನಜವನಕಳಹಂಸನ 
ದೆಂತಪಂಕ್ವಿಗಳಮೃತಕಿರೂನೆ  ಕಾಂತಿಗಳನಿಳಿಸುವಂತಾದುವು (ಶಂತಕಾ- 
೨೨೩೯ ಐ). ಹಂ 


38 | ಅರ್ದ (ಯಂಸ: ೦೮). 


(9+1nea- 1೬-000): 


ರಸದಾನ 


ರಸದಾನ (ನಾ). ೧. ದ್ರವವನ್ನು ಕೊಡುವಿಕೆ : (೪). ೨. ವಿಷಹಾ 
ಪುದು; ವಿಷಪ್ರಯೋಗ ; ಪುರುಷಮಂ ಸಮಕಟ್ಟುವಮಪ್ಪೊಡೆ ಪೊಕ್ಕಿಆ 
ಯಲಣ್ಮುವರಿಲ್ಲ ರಸದಾನಾದಿಗಳೊಳ್‌ ಛಿದ್ರಿಸುವಮಪ್ಪೊಡವರಾಪ್ತವಂತರುಂ 
ಬುದ್ಧಿ ವಂತರುವಣಾಗಿ ನೆಗಬ್ಬಿಂ್‌ (ಕುಶಶಾ- ೬-೬೭ 5). ೩. ಆನಂದವನ್ನು 
ನೀಡುವುದು ; ರಸಾನುಭವವನ್ನು ಕೊಡುವುದು: ಕವಿಸೃಷ್ಟಿಯ ಈ 
ಸ್ನಾನ. ಈ ಪಾನ * ಪಕ್ಷಿಕಾಶಿ 'ಯ ರೆಸದಾನವಾಗಿದೆ (೫ಸರೂ. ೨೦೦). 
[ಸಂ] 
ಶಸದಾಳಿ, ರಸದಾಳೆ, ರಸ್ತಾಳೆ ( ೧. ಒಂದು ಬಗೆಯ ಶ್ರೇಷ್ಠ 
ಜಾತಿಯ ಕಬ್ಬು : ರಸವತ್ತಾದ ಕಬ್ಬು : ರಸದಾಳಿ ದಾಳಿಂಬಂಗಳಂ 
ತವೆ ಬಾಲದಿಂದಲಿ ಕಿತ್ತೊರಸಿ ಹುಡಿಹುಡಿ ಮಾಡಿದನು ಹನುಮ (೫73ರಾ- 
90-30): ರಸದಾಳಿಯಂತೆ ರಮಣಿಯರ ಚೆಂದುಟಿಯಂತೆ . . - ಆತಿರುಚಿಯ 
ಪಡೆದುದತಿರಸಿಕನತಿನಿಪುಣ ಮಂಗರಸನೊಪ್ಪುವ ವಾಕ್ಚಗುಂಘನಂ ಭಾವಿಸಿ 
'ದೊಡೆ (1ಮ್ಮಳಿ. 0-00) ; ಕಬ್ಬಿನ ಜಾತಿಗಳಲ್ಲಿ - ರಸದಾಳಿ: 
ರಾಮಗಬ್ಬು, ಕರಿಗಬ್ಬು . . . ಎಂದು ಅನೇಕವುಂಟು (ಮು0ಯ. ೩-300). 


ವಿ. ಒಂದು ಬಗೆಯ ಶ್ರೇಷ್ಠ ಜಾತಿಯ ಬಾಳೆ ; ನಂಜನಗೂಡಿನಲ್ಲಿ 
ರಸದಾಳಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ (60): ರಸದಾಳೆ ; ೧. 


* ರಸದಾಳೆಕಬ್ಬು ' ಪರಾ. ರಸ್ತಾಳೆ ; ೧. ಬಾಳೆ ರಸ್ತಾಳಿ ದುಳಿಂಬಂ 
ಮೊದಲಾದ ಫಲತರುಗಳಿಂ . . . ಬೆಳಗುವ ಧರ್ಮತೋಟಂ (೫೧. ೩೪): 
[ ದೇ.॥ ತೆಲು, ರಸದಾಳಿ, ರಸದಾಡಿ] 

ರಸದಾಳಿಂಬ (ನಾ). ಇ ರಸದಾಡಿಮ : ರಸದಾಳಿಂಬದ ಬೀಜಮಂ ಕರ್ದು 
ಕಲಾ ಸಾರಂ ಕರಂ ಸೃಕ್ವದೊಳ್‌ ಬಸಿಯಲ್‌ (ಉದ್ಧಟ: 6-೨); ಫಲಿಭರದ 
ರಸದುಳಿಬ  ಖರ್ಜೂರಾಮ್ರ ಮಧೂಕತರುನಿಕುರುಂಬಕದ. 
ಸುರನಂದನ (ತೊರ. 0-3-೪0). [ರಸ 4 ದಾಳಿಂಬ] 

ರಸದಾಳಿಕಬ್ಬು ' ರಸದಾಳಿಗರ್ವ' ನೋ: 

ರಸದಾಳಿಗಬ್ಬು * ರಸದಾಳಿಗರ್ವ' ನೋ. 

ರಸದಾ ಗರ್ವು, ರಸದಾಳಿಕಬ್ಬು. ರಸದಾಳಿಗಬ್ಬು, ರಸದಾಳೆಕಬ್ಬು 
(ನಾ).ರಸದಾಳಿ ೧: ಇಕ್ಕಿಲದೊಳು ಕೊರ್ವಿ ನಳನಳಸಿ ನೀಳ್ದು ಅಕಿ 
ಬೆಳೆದ ರಸದಾಳಗರ್ಪಗಳ್‌ (ಕಹಣ. ೩-೩). ರಸದಾಳಿಕಬ್ಬು : ರಸದಾಳಿ 
ಕಬ್ಬಿನೊಳು ಹಿಂದುಮುಂಣನೆ ತೆಗೆದು ಮಿಸುಪ ಮರಗಬ್ಬ್ಬ ಕರಿಯ 
ಮರಗಬ್ಬಿ ನೊಳೊಸರ್ವ ರಸಮಂ ಹಳಿದು (ಸೂತೂಾ- ೨೦) ; ರಸದಾಳಿ 
[೫ಣಂ: 9]ಕಬ್ಬು  ಮೆಲಲೆಂದು ಹೋದರೆ ವಿಷವಾಗಿ ತೆ. 

ದಿಂದ (ಶೃರಂದ. ೨-೭೪-೬). ರಸಜಾಳಿಗಬ್ಬು : ಚೆ: 

ಗಾಯೊಡೆದು ರೋರೆನೆವೊಸರ್ವ ಪೊನಲಿ ಕಡುವೆಳೆದ ರಸದುಳಿಗಬ್ಬುಗಳು 

(೫4೫: 0-೬೦); ರಸದಾಳಿಗಬ್ಬಿನ ರಸದೊಳಾ ನೃಪತಿ ಮಿಾಯಿಸುವಂದ 

ಮೆಲ್‌. (ರಂತ- ೦೬- ೭೬). ರಸದಾಳೆಕಬ್ಬು ; ಅಲದ ಬೀಳು 

ಎಲಚಿ ಚಿಗುರು. . . ರೆಸದುಳಿಕಬ್ಬು, ಇವ್ಪೆಹೊವು ಇವುಗಳ ಕಷಾಯವಿಕ್ಕಿ 


ಸಕ್ಕರೆಗೂಡಿ ಸೇವಿಸೆ ಐಂ; ಕ್ಕು )- 
[ರಸವಾಳಿ 4. ಕರ್ವ] 
ರಸದಾಳಿವಿಲ್ಲ (ನಾ). ರಸದಾಳಿಯ ಕಬ್ಬಿನ ಬಿಲ್ಲನ್ನು ಹಿಡಿದಿರುವವನು ; 


ನಲ್ಲಕೊ 


ಮನ್ಮಥ : ನಾಗರೀಕನೆ ೂಳ್ಳೊ ರಸದಾಳಿವಿಲ್ಲನ ರೂಪ 
ಕೊಳ್ಳೆಲವೋ (ಲೋಖತ- 06-6೬), [ರಸದಾಳಿವಿಲ್ಲು +] 


೭೫೮೨ 


30 


19 


ರಸದಾಳಿವಿಲ್ಲು (ನಾ). ಮನ್ಮಥನ ಕಬ್ಬಿನ ಬಿಲ್ಲು; ಕಿವಿವರಂ ತೆಗೆದು 
ಸಮ್ಕೋದದಿಂದೆಸುವ ರಸದಾಳಿವಿಲ್ಲೋ ಎನಲ್ಲಾಗಳರೆಬೆಅ್‌ಯೊಗೆದುದು 
(ಶರ್ಮಣಾ- 6-೬): [ರಸದಾಳಿ + ಬ (<ಬಿಲ್‌)] 


ರಸದಾಳೆ " ರಸದಾಳಿ' ನೋ. 
ರಸದಾಳೆಕಬ್ಬು ' ರಸದಾಳಿಗರ್ವ ' ನೋ. 


ರಸನ 


5] ರಸದು, ರಸ್ತು (ನಾ). ಸೈನ್ಯಕ್ಕೆ ಸರಬರಾಜುವರಾಡುವ ಆಹಾರಧಾನ್ಯ: 
೨ 


ಯೆರಡು ಕೋಟಿಗೆ ಇರುವ ರಸದು ತೆಗೆದುಕೊಂಡು ಹೊರಟು ಬಂದು. ರಸ್ತು 
ಸಾಮಾನು "ಸಾಗಿಸಿಕೊಂಡು (ಕದ್ರು. ೨೩). ರಸ್ತ್ರು; ರಾಜೇಶ್ರೀ 
ದೊರೆಗಳ ರಸ್ತಿನ ಹಣವನುಯೆತ್ತಿ (ಎಳ. 1, ತೊಳ. ೨೩-೩೭ ; 1665) ; 
ಜಕೀರಿ ರಸ್ತು ಮುಸ್ತೆ ಒದೆಗಳೂಳಪೊಗದಂತು ಕಂಡಿಕಣೆವೆ ಪಥಂಗಳಂ ಕಟ್ಟಿ 
(1ಳನ್ಮೆ: ೩-೪೪). [-ಪಾರ. ಹಿಂ. ಮರಾ, ರಸದ್‌] 

ರಸದುಂಬು (ಶ್ರ) ರಸಭರಿತವಾಗಿರು : ಅವಳ ರಸದುಂಬಿದ ಚೆಂದುಟಿಗಳಿಗೆ 
ನನ್ನ ಒರಟುತುಟಿಗಳನ್ನು ತಗಲಿಸಿದೆ (ಹಾರುಶು- 908)- [ರಸ -- ತುಂಬು) 

ರಸದೃಷ್ಟಿ (ನಾ). ಕವಿಯ ಸ್ವಾರಸ್ಯವಾದ ರೀತಿ, ದೃಷ್ಟಿ : ಕೆಲ 
ಆಧ್ಯಾತ್ಮಿಕ ಸತ್ಯಗಳನ್ನು ರಸದೃಷ್ಟಿಯಿಂದ ಸೂಚಿಸುವ ವ್ಯಂಜಕತೆ [CE 
oot). [ಸಂ.] 

ರಸದೋಷ (ನಾ)- ೧. ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳು ಶವ ಒಂದು 
ಬಗೆಯ ರೊ: ಪದನಳ”ದು ಮುನ್ನ ಹೇಮಂತದ ಪಿಂಡಮನಿಕ್ಕಿ 
ಗರ್ದುಗ; 'ಟ್‌ಯಂ ತ್ರಿದಿನಂ ತಾಂ ಲೇಪಂಗೆಯ್ಸಿದೊಡುಟಿಯದೆ. 
ಕೆಡುಗುಮನಿತಆಸೊಳ್‌ ರದೋಷಂ (6ಕ್ಕರಾ- 0೩-೨೪). ೨. [ಕಾವ್ಯಮಾ] 
ಕಾವ್ಯದೋಷಗಳಲ್ಲಿ ಒಂದು ; ರಸದಲ್ಲಿ ಉಂಟಾಗುವ ದೋಷ : 
"ದೋಷ" ಗಳನ್ನು (೧) ಪದದೋಷ, (೨) ಅರ್ಥದೋಷ, (8) ರಸ 
ದೋಷ ಎಂದು ಮೂರು ಭಾಗ ಮಾಡ೭ಹುದು (ta. 310). [Xo] 

ರಸದ್ರವ್ಯ (ನಾ). ರುಚಿಕರವಾದ ಪದಾರ್ಥ: ಸೆಹಪಂಕ್ಷಿಯಲ್ಲಿ . . , 
ರಸವ್ರವ್ಯವ ಎಸಕದಿಂದ ಇಕ್ಕಿದಡೆ (4೪5. 1: 10-೨೦): ವರ ಸುಹಸ್ತದಿ 
ಪಾಕಗೈದ ರಸದ್ರವ್ಯಮಂ ನಿರುತನಾಂ ನಿತ್ಯ ಭುಂಜಪೆ (ನನಮೋ,- 6-೬೪). 

[X0.] 

ರಸಧರ್ಮ (ನಾ). ರಸಾನುಭವವನ್ನು ಉಂಟುಮಾಡುವ ಗುಣ; 
ಇದನ್ನು ಮದ್ಮುಟ ಮುಂತಾದ ನವೀನಾಲಂಕಾರಿಕರು ಗ್ರಹಿಸಿ ಗುಣಗಳು 
" ರಸಧರ್ಮ'' ಗಳೆಂದು ನಿವ್ಶರ್ಶಿಸಿದ್ದಾರೆ (4೬2: ೦೬೩). [ಸಂ.] 

ರಸಧಾತು (ನಾ). ೧. ಪಾದರಸ ; ಪಾರಜ. ೨. ದೇಹದಲ್ಲಿರುವ ಸಪ್ತ 
ಧಾತುಗಳಲ್ಲೊಂದು : ಧಾತುಗಳು ರಸಧುತು. ರಕ್ತಧುತಂ, ಮಾಂಸ 
ಧುತು . , - ಎಂದು ಏಳ: ತೆರನಾಗಿವೆ. (195. ೪9). [ಸಂ.] 

ರಸಧಾನ್ಯ (ನಾ). ದ್ರವಾಂಶವಿರುವ ಎಳ್ಳು, ಕಡಲೆಕಾಯಿಬೀಜ 
"ಮುಂತಾದುವು : ಖಿತಿಡುಗದ ಮೂಗಳದ ಹೊಲದಳಿ ಪುಟ್ಟಿದಂತ್ಟಾ 
ರಸಧಾನ್ಮ ಜೋಳ ನೆಲ 


2662). 


೨ ಮುಂತಾದ ಧನನ್ಯ (೩338. 1%-11, ೬6-೦೫ 
[ಸಂ.] 

ರಸಧಾರೆ (ನಾ). (ಹಣ್ಣಿನಲ್ಲಿರುವ) ದ್ರವದ ಧಾರೆ ; ತ: 
ಚಂಚುಪುಟದಿಂದಂ ಮೆ: ಸೀಳ್ಸು ಸಿ:ಯೆನೆ ಸೋರ್ವಾ ರಸಧಾರೆಯಂ 
ಸವಿದು (ಕಂಕು. 3-೪೪). [ಸಂ, ರಸಧಾರಾ] 

ರಸಧಿ (ನಾ)- ಕಡಲು ; ಜಲಧಿ ; ಸುಖದ. ಮೃತ್ಯುಗಳೆಲ್ಲಮೊಂದಾಗಿ 
ಮುಳುಗಿರ್ದುವೊಂದನಂತುನಂದರಸಧಿಯಲಿ (392 on. ೪0-0033). [ಸಂ.] 

ರಸಧ್ವನಿ (ನಾ). [ಕಾವ್ಯಮಿಾ] ಐದು ವಿಧವಾದ ಧ್ವನಿಗಳಲ್ಲಿ ಒಂದು ; 
ರಸಾನುಭೂತಿಯನ್ನುಂಟು ಮಾಡುವ ಧ್ವನಿ ; ರಸಗಂಗಾಧರಕಾರನು : 
“ಹೀಗೆ ಐದು ವಿಧವಾದ * ಧ್ವನಿ ' ಯಲ್ಲ ರಸಧ್ವನಿ * ಗೇ ಪರಮ 
೦ಿಮಣೇಯತೆ " ಎಂದು ಹೇಳಿದ್ದಾನೆ (ಕೃರತ- 0/9); ವಸ್ತುಧ್ವನಿ ಆಲಂಕಾರ 
ಧ್ವನಿಗಳೆರಡೂ ಪರ್ಯಂ ಪೋಷಕವಾಗಂ ಹುದು (ಕಾರಮಾ, 


ಣ್ಣಂ... 


ಫೆ 


ತದಲ್ಲಿ ರಸಧ್ವ 
೩೦೩). [ಸಂ.] 


ರಸನ (ನಾ). ೧. ರುಚಿ ನೋಡುವಿಕೆ ; ಆಸ್ವಾದನೆ. ೨. ರುಚಿಯನ್ನು 


ನೋಡುವ ಅಂಗ ; ನಾಲಗೆ: ಸ್ಪರ್ಶನ ರಸನ ಘ್ರಾಣ ಚಕ್ಷು ಶ್ರೋತ್ರೇಂದ್ರಿ 
ಯಂಗಳ್‌ (ಸುಕುವತಿ, ೪-೬ 2) ; ರಸನದಿ ಕೇಳ್ವ ಕಾಂಬ ಆಜ್‌ದ ಆಘ್ರಾಣಿ 


ರಸನಗೆ 


ಸುವ ಆಸ್ವಾದಿಸುವ (ಕಕೂದ- ೮೪: ೩-0೫9-೨). ೩. ಕೂಗುವಿಕೆ; ಅಬ್ಬರ. 
[ಸಂ.] 

ರಸನಗೆ (ನಾ). ಸ್ವಾರಸ್ಯವಾದ ನಗು ; ರಸನಗೆಯೆಳೆನಗೆಯೆಂಬವೆಂತಿಹು 
ವೆಂದು ನಸುನಗುತವಳು ಪಂಡಿದಳು (ಕಂತ. 00-೩0): [ರಸೆ 3- ನಗೆ] 

ರಸನತ್ವ (ನಾ). ರುಚಿಯನ್ನು ಕಂಡುಹಿಡಿಯುವ ಶಕ್ತಿ : ಅವರ 
ಹೊಟ್ಟೆ ಹಸಿವಿನ ತೀವ್ರತೆಯಲ್ಲಿ ನುಲಗೆಯ ರಸೆನತ್ವ ಮುಂಕುಬಡಿದು. 
ಹೋಗಿದ್ದಿರಬೇಕು (ಹಸುತೊ, ೩೩೪) - [೫0.7 

ರಸನಾಂಚಲ (ನಾ). ನಾಲಗೆಯ ತುದಿ ; ಜಿಹ್ವಾಗ್ರ : ತೊಳಗುವ ರನ್ನ 
ದೊಟ್ಟಿಲೊಳ್‌ ಪಟ್ಟಿರಿಸುತ್ತೆ ಕುಮಾರನಂ ಮುದಂದಳೆದೆಳವೆಣ್ಣ ಳೊಲ್ಲು 
ರಸನಾಂಚಲದೊಲ್ಳನಿದೋಲ್‌ . , . ಜೋಯೆನುತೊಪ್ಪಿ ತೂಗಿದರ್‌ 
(onus. 9-೬೦)- (X0.] 

ರಸನಾಗ್ರ (ನಾ). = ರಸನಾಂಚಲ ; ದ್ವಿಪಾರಿಗುಣ್ಮುವ ರಸನಾಗ್ರದುಂ 
ಪುಲಿಗೆ ಕೈಯೆರಡಂ ನಿಮಿರ್ದೆತ್ತಿ ಪಂಧಿಗೊಪು ವ ಮೊಳಕೆಯ ತೋರ್ಪರ 
ರೆಬರ್‌ ಬಿಯದರ್‌ ಸಲೆ ಸನ್ನೆದೇಂಟೆಯೊಳ್‌ (ಕೀ. 1-09): [ಸಂ-) 

ರಸನಾಮಕರ್ಮ (ನಾ)- [ಜೈನ] ತೊಂಬತ್ತುಮೂರು ಬಗೆಯ 
ನಾಮಕರ್ಮಗಳಲ್ಲಿ ಒಂದು ; ಸಿಹಿ, ಕಹಿ: ಕಾರ, ಒಗರು ಮತ್ತು 
ಹುಳಿ ಎಂಬ ಪ್ರಕೃತಿಗಳು : ರೆಸನ:ಯಂಕರ್ಮಂ ಪಂಜವಿಧಮಕ್ಕುಂ ತಿಕ್ತ 
ಕಟುಕ ಕಷಾಯಾಂಬ್ರಮಧುರನಂಮಕರ್ಮಂ (ಗೊನ್ಮುಖ: ೪-00). [ಸಂ.] 

ರಸನಾಲಂಪಟ (ನಾ). ಜಿಹ್ವಾಚಾಪಲ್ಯವುಳ, ಗವನು : ರಸನಾಲಂಸಟ 

ಜ್ಯವಾಂಛಿತನಸಂತುಷ್ಟಂ ಸದುಸರ್ವಭಕ್ಷ ಸಮಸ್ರಾಟವಿಭುಂಜಶೋಗ್ರ 

ನೆನಿಪೀ ದಾವಾಗ್ನಿಯಂ ಕಾಲ್ಗಳಿಂ ಪೊಸೆದೆಂ (ತೂಕ್ಕಿಸು- 00-041). [ಸಂ,] 

ರಸನಿಮಿಷ (ನಾ). ಅತ್ಯಂತ ಸಂತೋಷದ ಕಾಲ; ರಸವತ್ತಾದ ಗಳಿಗೆ: 
ತನ್ನ ಜೀವನದ ಅತ್ಯುತ್ತಮ ರಸನಿಮಿಷಗಳಲ್ಲಿ ತಾನು. ಬಾಳುತ್ತಿದ್ದಂತೆ. 
ಅವನಿಗೆ ಅನುಭವವಾಯಿತು (ಶೃಸರು- ೨೪೭)- [ಸಂ.] 

ರಸನಿರೂಪಣೆ (ನಂ)- ರಸದ ಅಭಿವ್ಯಕ್ತಿ : ರಸನಿರೂಪಣೆಯಲ್ಲಿ ವಾಲ್ಮೀಕಿಯ 
ಶಕ್ತಿ ಅದ್ದು ತೃತವಾದುದು (ರರ, 5೨), [ಸಂ ರಸನರೂಪಣ] 

ರಸನಿರ್ಮಿತಿ (ನಾ). = ರಸನಿರೂಪಣೆ : ರಸನಿರ್ಮಿತಿಯಲ್ಲಿ ಕವಯಿತ್ರಿಯ 
ವ್ಯಕ್ತಿತ್ವಕ್ಕನುಗುಣವಾಗಿ ಅಲ್ಲಲ್ಲಿ ಭೇದಗಳು ಕಂಡು ಬರುತ್ತವೆ (ರಕ. 
446) - ಓಂ.) 

ರಸನಿಪ್ಪತ್ತಿ (ನಾ). ರಸಾನುಭವವು ಉಂಟಾಗುವಿಕೆ ; ಕಾವ್ಯಾವಂದದ 
ಉತ್ಪತ್ತಿ ; ವಿಭಾವಗಳು; ಅನುಭಾವಗಳು. ಸಂಚಾ: (ಭಾವ)ಗಳು ಇವುಗಳ 
ಸಂಯೋಗದಿಂದ ರಸನಿಷ್ಟತ್ತಿಯಾವುದು (ಭರಣಾ. &53)-. [ಸಂ.] 

ರಸನೆ (ನಾ). ೧. ನಾಲಗೆ ; ಜಿಹ್ವೆ: ''ರಸಜ್ಜು. ರಸನಾ- ಜಿಹ್ವಾ - ಈ೩ 
ನಾಲಗೆ” (ಕರಾಯು- ೪೬-೬೭) ; ರಸನಾಶಂಪಾಶತಂ ಸಂಚಳಿಸೆ: ಪುದಿಯೆ 
ಫೂತ್ಕಾರಮಾರಾಂತಮಂ ದಳ್ಳಿಸೆ ವಹ್ನಿಜ್ವಾಲೆ (ಕಂಣಾಕೂ- ೩-೬೪). 
೨. ಉಡೆನೂಲು ; ಮೇಖಲೆ : “`ರಸನೆ ಮೇಖಲೆ ಕಾಂಚಿ ಸಪ್ತಕಿ 
ಕಳಾಪಿ ಸಾರಸಮೆನಲುಡಿದಾರದುಕ್ಕು'" (ಮಂಗರಾ. ೦೦೦-೩೦) ; 
ರಸನೈಕಮಧ್ಯಮಣಿಯಾದಂ ಭಾಸ್ಕರಂ (ಉರಂಠ- ೬೪). [ಸಂ. ರಸನಾ] 

ರಸನೇಂದ್ರಿಯ (ನಾ). ರುಚಿಯನ್ನು ಗ್ರಹಿಸುವ ಅಂಗ ; ನಾಲಗೆ: 


ರಸನೇಂದ್ರಿಯವಶದಿಂ ಸೈರಿಸಲಾಜದೆ ಗಾಳದೆರೆಗೆ ಪಂಯ್ದುಲಾವುವು ಮಾನ 
ಸಹಾಯಮೆಂದೊಡಕ್ಕಟ ವಸುಮತಿಯೊಳ್‌ ಜಹ್ವೆ ಕಿಡಿಸದಾರಂ ಪದಪಿಂ 


ರಸನೇಂದ್ರಿಯವಿಷಯದಿಂದೆ ಮತ್ಸ್ಯ ಕೆಡುವುದು 
[೫ಂ.] 


(ರರ್ಮಾಮ್ಮ - 3-33) ; 
ಜಾಲಗಾಜನ ಬಲೆಯಲ್ಲಿ (ಅ£ಂಡೇ- ೬-೪): 


ರಸಪಂಚಕ (ನಾ)೧.ಹಾಲು, ತುಪ್ಪ. ಜೇನು, ತೈಲ ಮತ್ತು ಮದ್ಯ ಎಂಬ 
ಐದು ಬಗೆಯ ರಸಗಳು : ನವರಸದೊಳ್‌ ಘೃತಂದಿ ರಸಪಂಚಕದೊಳ್‌ 


೬. ರಸಾಖ್ಯ ಸಂತತಂ (೫ನೆ. ೪). ೨- [ಜೈನ] ಮಧುರ, 


೭೫೮೩ 


ರಸಭರಿತ 


ಆಮ್ಲ. ಕಟು, ಕಷುಯ ಮತ್ತು ತಿಕ್ತ ಎಂಬ ಐದು ರಸನಾಮ 
ಪ್ರಕೃತಿ : ಪೂರ್ವಶರೀರಬಂಧನಸಂಘಾತವರ್ಣರಸಪಂಚಕನಂಸ್ಥಾನಸಂಹನನ 
ಪಂಚಷಟ್ಕಾಂಗೋಪಾಂಗದ್ವಿಕೆ: (64: ೬-೪೯ ಬ), " ಪಂಚರಸ'' 
ಪರಾ. [ಸಂ.] 
5 |ರಸಹರವಶತೆ (ನಾ): ಆನಂದದಲ್ಲಿ ಮುಳುಗುವಿಕೆ... ತಲ್ಲೀನಗೊಳ್ಳುವಿಕೆ: 
ಮಾಯಾಮುರಳಿಯಿಂದ ಹೊರಹೊಮ್ಮುತ್ತಿದ್ದ ನುದವಕಾಧುರ್ಯವು 
, ಮನಮೋಹಕವೂ ಆಗಿತ್ತು. ಅದರ ರಸಪರವಶತೆಯು ದೈವೀಕ 
ಮೂಲಸಾುದರ್ಯವೆ;ನಿದ್ದರೂ , . » 
ರಸಪರವಶತೆಗೆ ಸಂದ ಚಿತ್ತಕ್ಕೆ ವೇದ್ಯವಾಗುವ ಒಂದು ಅತೀಂದ್ರಿಯವಾದ 
ಆಧ್ಯತ್ಮಿಕಸತ್ಯ (ಸಂದ. 16). [ಸಂ. ರಸಪರವಶತಾ] 
ರಸಪರಿತ್ಯಾಗ (ನಾ): [ಜೈನ] ಆರು ಪ್ರಕಾರದ ಬಾಹ್ಯತಪಗಳಲ್ಲಿ 
ಒಂದು ; ತುಪ್ಪ, ಹುಲು. ಎಣ್ಣೆ. ಬೆಲ್ಲ, ಸಕ್ಕರೆ, ಉಪ್ಪು 
ಮೊದಲಾದ ರಸಪದಾರ್ಥಗಳನ್ನು ಸೇವಿಸದೆ ಇರುವ ವ್ರತ ; 
ಕ್ಷೀರ ದಧಿ ಘೃತ ಲಪಣ ತೈಲುದಿ ರಸಂಗಳಂ ಪರಿಶ್ಶುಗಂಗೆಯ್ವ 
ರಸಪರಿತ್ಯಾಗಂ ಎಂಬ ನಾಲ್ಕನೆಯ ತಪದೊಳಂ . , - ನೆಅಗದು. (604. 
ಕರಮೆ ಮುನಿ ದುಗ್ಧ ದಧ್ಯಾದಿ ರಸಂಗಳನೆಯ್ದೆ ತೊಟಕದು 
ನೆಯ ರಸಪರಿತ್ಯಾಗವೆಂಬ ತಪಮಂ ತಳೆದಂ 
60-00). [ಸಂ.] 
ರಸಪಾಕ (ನಾ). ರುಚಿಯಾದ ಅಡುಗೆ ; ಸವಿಯಾದ ಪಾಕ: ಕೂಗರಿ 
ಬದನೆ ಮೊದಲಾದ ಕಾಯ್ದಳೆ ರಸಂಗಳ ತೆಗೆದು. . - ಪರಿಮಳಗೊಳಿ 
ಸಲದು ಪೂರ್ವತೀಮತದ ರಸಪಾಕ (ಸೂತಕಾ- 8-90) : ನಗುವೊಂದು. 
ರಸಪಾಕವಳುವೊಂದು ರಸಪಾಕ . , . ಬಗೆದೆರಡನುಂ ಭುಜಿಸು (ಕಂಕುಳ. 
[ಸಂ.] 
ಒಂದು ಬಗೆಯ ಮಾವು: ಮಾವಿನ ಹಣ್ಣುಗಳಲ್ಲಿ 
ವಿಂ ಮುಂತಾದ ಅನೇಕ ಜಾತಿಗಳಿವೆ (649). 'ತೋತಾ 
[ರಸ * ಪುರಿ] 
= ರಸನಿಷ್ಟತ್ತಿ : ಇವರಲ್ಲಿ ಮುಖ್ಯವಾಗಿ ರಸಪ್ರಕ್ರಿಯೆ 
[ಸಂ, ರಸಸ್ರಕ್ರಿಯಾ] 
ರಸಫಲ (ನಾ). ೧. ರಸ ತುಂಬಿರುವ ಹಣ್ಣು ; ಸಾರವತ್ತಾದ ಫಲ; 
ರಸನ ಕಾದಿಗಳನೂ ಸರ್ವದ್ರವ್ಯಗಳನೂ ಷಡುರುಚಿ ಭಿನ್ನರುಚಿ 
ಎಜನಜಸಿದು. ಜಿಹ್ವೆಯ ಕೈಯಲೂ ಲಿಂಗಜಿಹ್ಯೆಗೆ ಅರ್ಪಿಸಲು 
೨. ತೆಂಗು. [ಸಂ.1 


ವಾಗಿತ್ತು (ಸಂಗತ. «ಟ) ; 


ಓ-೩೦ ಐ) ; 
ಎನ 


(ತಲ 


a9): 


ರಸಪುರಿ 


ಮೂವ; 


ರಸಪ್ರಸಾದ (ಉಂಶೆ. ಕೆ. ೦೦೬-೦6೭). 
ರಸಬಾಳೆ ` ರಸವಾಲಿ ' ನೋ: 
ರಸಬೀಜ (ನಾ).ಒಂದು ಬಗೆಯ ಸಸ್ಯ : 

(stn. &೪-6೬ಛ)- [ಸಂ.] 
ರಸಬುರುಡೆ (ನಾ). = ರಸಗುಂಡು* ನೆಲಕ್ಕೆಲ್ಲಾ ಅಮೃತಶಿಲೆಯಂ 

ಹಾಸಲ್ಪಟ್ಟಿದೆ. ಮೇಲುಗಡೆ ಕಂದೀಲುಗಳು ರಸಬುರುಡೆಗಳೂ . . , 

ಅಲಂಕರಿಸಲ್ಪಟ್ಟಿದೆ (ಕ್ರೀರಾಯ- ೦೩೬)- [ ರಸ 4 ಬುರುಡೆ] 
ರಸಭಂಗ (ನಾ). ರಸಾನುಭವಕ್ಕೆ ಉಂಟಾಗುವ ಆಡ್ಡಿ ; ರಸಭಂಗ 

ಭಯದಿನಿಂದ್ರಂ ಪೊಸತೊಂದಾ ದೊರೆಯ ಪಾತ್ರಮಂ ತಂದನುಸಂಧಿಸು 
ಆ ವೆಳಿಯಲ್ಲಿ ವಾಲೀಕಾರನೊಬ್ಬನು ಬಂದು 

[ಸಂ.] 

ರಸಭರಿತ ಖರ್ಜೂರ 


ತಪಸ್ಲಿ ಕುಲುದ್ರಿ, ರಸಬೀಜ 


ಪುದುಂ (6೦. €-೪3) ; 

೬. ರಸಭಂಗ ಮಾಡಿದನು (ಕಾನರೋ. ೬೭): 
ರಸಭರಿತ (ಗು)೧-ರುಚಿಕಟ್ಟಾದ ; ಸಾರವತ್ತಾದ 
ಫಲ ಸಂಪ್ರಸೆರಭತ್ರ ವನೆಸಗಿಯುವವನವೆಸೆದುದೈ (ಕುಪ್ಮಾಉ: ೩-೨೪) ; 
ರಸಭರಿತ ಖರ್ಜೂರ ಕುಜಾ ಮೆಲ್ಲಬಲ್ಲುದೆ. (ಫೆರೂದ-. ೩-೦೪-೦) 
(ನಾ). ೨. ಸಾರವತ್ತಾದುದು- ೩. ಶೃಂಗಾರುದಿ ನವರಸಗಳಿಂದ 


ರಸಭಸ್ಮ 


ತುಂಬಿದುಮ- ೨,೩: ರಸಭರಿತಮಾಗಿ ಸತ್ಕವಿಕಾವ್ಯಬಂಧದಂತೆ 
ಸಮಸ್ತಫಲಪೂರ್ಣಮಾಗಿ ಸುಕೃತಾತ್ಮನಂತೆ ಪರದನಂತೊಪ್ಪುಗುಂ ಶಾಲಿಯ 
ವನಂ (ಕರ್ಮಣಾ. ೪-00). [ಸಂ.] 

ರಸಭಸ್ಮ (ನಾ). ಒಂದು ಬಗೆಯ ಔಷಧೀಭಸ್ಮ ; ಪಾದರಸದ 
ಬೂದಿ ; ರಸವಂ ತೊಳೆದು ಶುದ್ಧಿಯಂ ಮಾಡಿ ಗಂಧಕದ ಚೂರ್ಣದಲ್ಲಿ 
ಜಳಕಮಾಡಿ, ಇಟ್ಟಿಗೆಯ ಸಂಪುಟವ ಮಾಡಿ, ಕುಳಿ ತೋಡಿ, ವಾಲುಕಾ 
ಯಂತ್ರದಲ್ಲಿ ಬೆರಣಿಯ ಕುಳಿಯಲ್ಲಿ ೪ ಜುವ ಪುಟವಿಕ್ಕಿ ರಸಭಸ್ಮವಹುದು 
(ಅಕ್ಕಿ ೪3)- [ಸಂ,] 

ರಸಭಾವ (ನಾ). ೧. ನೀರು ಇರುವಿಕೆ; ದ್ರವದ ಅಸ್ತಿತ್ವ. 
೨. ರಸಾನುಭವವನ್ನುಂಟುಮಾಡುವ ಚಿತ್ತವೃತ್ತಿ: ಮೃದುಪದ 
ಗತಿಯಿಂ ರಸಭಾವದ ಪೆರ್ಚಿಂ ಪಣ್ಯವನಿತೆಯೊಲ್‌ ಕೃತಿಸಾಂದರ್ಯದ 
ಚಾತುರ್ಯದ ಕಣಿಯೆನೆ ವಿದೆಗೃಬುಧಜನದ ಮನವನಲೆಯಲೆವೇಡಾ 
(ರಿಪು: ೨-0೬). ೧, ೨: ಜಗದೇಕಜೀವನಸ್ಸಿ ತಿಯಿನ್ನ ತಿಪ್ರಸಾದಗುಣದಿಂ 
ರಸಭಾವವಿಳಾಸದಿಂ , . , ಸರಸ್ವತಿ ದಯೆಗೆಯ್ಗೆ (ಗರಂತ. ೨) [ಸಂ.] 

ರಸಭೋಜ್ಯ (ನಾ)- ದ್ರವರೂಪದ ಆಹಾರ (?) : ರಸಭೋಜ್ಯದೊಳಂ. 
ಮರಣಮುಮಂ ್ಹಸಂಪಾದಿಸುಗುಂ ಮುಜಿಗಳ್ಲಿ ಪಡ್ತಿಂಶತಿಯೊಳ್‌ 
(sn. 383). [ಸಂ.] 

ರಸಮಗ್ನ (ನಾ). ಆನಂದದಲ್ಲಿ ಲೀನನಾದವನು : ಚತುರಕವಿ ಪೇಟ 
ರಸವತ್ಕೃತಿಯಂ ರಸಮಗ್ನನಾಗಿ ದುರ್ಜನನುಮದಂ. ಸ್ತುತಿಯಿಸವೇಬ್ಟುದು 
(೫02 - ೦-೨೪)- [ಸಂ.) 4 

ರಸಮಗ್ನತೆ (ನಾ)- ಆನಂದದಲ್ಲಿ ತಲ್ಲೀನವಾಗುವಿಕೆ : ಫನಾಗಮ ಲಕ್ಷ್ಮಿ 
ಕೇತಕೀಧವಳಕಟಾಕ್ಷೆ ಕಂಡು ರಸಮಗ್ನತೆಯಿಂ ಪುಳಕಾಂಕುರಂಗಳತ್ಕವಿರಳ 
ಮಾಗೆ ಕೊಟ್ಟಳಚಿರಪ್ರ ಭೆಯೆಂಬ ಸುವರ್ಣವಮಾಲೆಯಂ (ಮಂ. 

[ ಸಂ. ರಸಮಗ್ನತಾ ] 

ರಸಮಟ್ಟ (ನಾ). ವಸ್ತುಗಳ ಮಟ್ಟವನ್ನು ಕಂಡುಹಿಡಿಯಲು ಉಪ 
ಯೋಗಿಸುವ, ಪಾದರಸವನ್ನು ತುಂಬಿ ಮಾಡಿದ ಒಂದು ಸಾಧನ : 
ವಸ್ತುಗಳು ಸಮತಲವಾಗಿವೆಯೆ ಇಲ್ಲವೆ ಎಂಬುದನ್ನು ಪರೀಕ್ಷಿಸಲು ಉಪ 
ಯೋಗಿಸುವ ಒಂದು ಸಲಕರಣೆ ; ಮಟ್ಟಕೋಲು ; ಮೂಲೆಮಟ್ಟ ; 
(ರಸುಮಟ್ಟ (೩6೪61 ಇಂಳು).. [ರಸ 4 ಮಟ್ಟ] 


-₹೬). 


ರಸಮಾರ್ಗ (ನಾ)- ಶೃಂಗಾರಾದಿ ನವರಸಗಳನ್ನು ನಿರೂಪಿಸುವ 
ಕ್ರಮಃ- ರೀತಿ: ವೀರಾದ್ಭುತಕರುಣಾಶೃಂಗಾರಭಯಾನಕ ಸರೌದ್ರ 
ಬೀಭತಮಹಾಸಾರತರಹಾಸ್ಕ ಶಾಂತಾಧಾರನವವಿಧವಿಕಲ್ಪ, ಮಾ ರಸಮಾರ್ಗಂ 
(vox. ೩-೦66) - [ಸಂ.] 


ರಸಮೂಲಿಕೆ (ನಾ). ಒಂದಂ ಬಗೆಯ ಸಸ್ಯ: “ರೋಮಕಂದು -. 

ರೋಮಕಂದರೆ ; ರಸಮೂಲಿಕೆ " (೬40. 0೪೦) 
[ ಸಂ. ರಸಮೂಲಿಕಾ ] 

ರಸಮೆಟ್ಟು (ಕ್ರಿ). ರಸವು ತುಂಬಿರು; ಸಾರದಿಂದ ಕೂಡಿರು : 
ಹಸನಾದ ಹೆಣ್ಣೇ ಮೊಸಳೆತೋಟಕೆ ಬಾರೆ ರಸಮೆಟ್ಟಿದೆಲೆಯ ಕೊಯಿಸೇನು 
(ಹಳ್ಳಿಯ- ೩೬), [ರಸ ಮೆಟ್ಟು ] 

ರಸಯಿಸು (ಕ್ರಿ). (? ) : ರಸಯಿಸಿರ್ದ ತುರಂಗಮುಮಂ ನೀರೂಡದ 
ಹರ್ನಿಶಮಂಂ ಪ್ರಯೋಗಿಸುಗೆ ತಪ್ಪದೆ ಜಾವದೊಳಿರ್ಪತ್ತಯ್ಜು ಹರೀತಕಿ 
ಯಾಗೆ ಸಂಧಿಸಿ (ಊಕೋತ- ಲಿ. ನ ವಾಯುಕೊಳ್‌ " (ಕೋಕೋ: 
ಬೀಳು) [7] 

ರಸಯೋನಿ (ನಾ). ಬಿಳುಗಾರ ; ಟಂಕಣ. [ಸಂ.) 

ರಸರಸಾಯನ (ನಾ). ಅತಿರುಚಿಯಾದ ರಸಾಯನ : ನಾಗಕನ್ನೆಯರುಂ 
ತಾನುಂ ಮನಂಬುಗಿಸುವಂತೆ ಮಜ್ಜನುಬುಗಿಸಿ ರಸರಸಾಯನಂಗಳನೂಡು 


೭೫೮೪ 


5 


38 


ಶ್ರಿ 


25 


30 


40, 


ರಸವಶ 


ವಂತೆ ದಿವ್ಮಾಹಾರಂಗಳನೂಡಿ (ಶಕಣ. ೪-0೬ 2); ದಿನದಿನದೊಳಿತ್ತಲು 
ರೆಸರಸಾಯನಮಂ ಬಸವನರಮನೆಯೊಳನುಭವಿಸಿ(0ತ್ಯ. ೩0-3); ತನಿವಣ್ಗಳ 
ರಸರಸಾಯನ . .. ಪಾಲ್ಮೊಸರ್ಗಳಿವು ಬಗೆಗೊಳಿಸ್ಸೀಕ್ಕೆ ಮಿಶಾ” ೬-3೪)-[ಸಂ.] 

ರಸರ್ಧಿ (ನಾ): ರಸೆಯುದ್ದಿ : ಆಸ್ಕವಿಷರುಂ ದೃಷ್ಟಿವಿಷರುಂ ಕ್ಷೀರಸ್ರಾವಿ 
ಗಳುಂ ಮಧುಸ್ರಾವಿಗಳುಂ ಸರ್ಪಿಃಸ್ರಾವಿಗಳುಂ ಅಮೃತಸ್ರಾವಿಗಳುಂ ಎಂದು 
ರಸರ್ಧಿಪ್ರುಪ್ತಾಜುರ್ಯರ' ಅಜಿತೆಟಿಂ (ತತ್ತ್ವ ಸ್ರ" ೦೬೫)-[-ಆ.ಸಂ. ರಸರ್ದ್ಮಿ] 

ರಸವಂತಿ (ನಾ). ೧. ರಸವನ್ನು ಹೊಂದಿರುವುದು ; ಸಾರವತ್ತಾ 
ದುದು: ಯಾರ ಪುಣ್ಯ ಬೆಳೆಯಲೈದು . . . ಸತತ ಶ್ರಮಿಸಿದೆನೊ ಆ 
ರಸವಂತಿ ಈಗ ಬತ್ತಿ ಹೋಯಿತೆ ! (ಕಾಂತರಾ- ೩೪): ೨. ಒಂದು ಬಗೆಯ 
ಔಷಧಿಮೂಲಿಕಿ ; ೩೯೫. ರಸವಂತಿ ೩೯೬. ರಸಸಿಂಧೂರ [CUR 
0೬೪). [+ ಹಿಂ. ಮಠಾ. ರಸವಂತೀ] 

ರಸವಂತಿಕೆ (ನಾ). ರಸಿಕತನ : ಮನೋಹರವಾಗಿ ಹೃದಯಂಗಮವಾಗು 
ವಂತಹ ವಿಶೇಷತರದ ರಸವಂತಿಕೆಯೂ ಇಲ್ಲ (08ರ: 6೨) ; ನನ್ನೀ ರೂಪು 
« * ೬ ಐಶ್ವರ್ಯ ರಸವಂತಿಕೆ ಎಂಥ ಮಹಾಯೋಗಿಯ ದೃಢನಿಷ್ಠೆಯನ್ನೂ 
ಹುಡಿಗುಟ್ಟಬಲ್ಲುದು (ಹಂಗರ: ಆ): (ರಸ 4 - ವಂತ +a] 

ರಸವಚ್ಚ (ಸಾ). ಚಿನ್ನದ ಆಭರಣ: ರಸವಚ್ಚಂಗಳ ಬಣ್ಣಿಗೆವೆಳಗಿನಿಂದೆ. 
ಇಂದ್ರಧನುವಂ ಸಿರಿರುಣಿಯ ಪೊಂಜೆಳೆಮೆಯ್ಕಿಂ ಮಿಂಚುವಳ್ಳಿಯನೊಳ 
ಕೊಂಡೆಸೆವಮರ್ದುಂಡ ಕರ್ಮುಗಿಲಂತೆಯುಂ ತೋರ್ಕುಂ (8ನ 
033-04). [ರಸ 4 ಪಚ್ಚ] 

ರಸವಣ್‌ (ನಾ). ರಸಭರಿತವಾದ ಹಣ್ಣು; ಸಾರವತ್ತಾದ ಫಲ; 
ಸೋರ್ವ ರಸವಣ್ಣಳಂ ತಾಳ್ವ ಚೂತಂ ತುದಿಗೆ ಪರ್ವಿದೆಳೆವಳ್ಳಿಯಿಂದೆಸೆವ 
ಪೂಗಂ - . , ನಾಡೆ ಸಾರ್ವಕಾಲಂ ಕುಂದವು (464. ೦೦-33). 

[ರಸ ಪಣ್‌] 

ರಸವಣಿ (ನಾ): ಒಂದು ಬಗೆಯ ಮದ್ಯ: ರಸವಣಿಯನುಂಡ. ಗೊರವಿತಿ 
ಪೊಸತ್ಯಶೀರ್ವಾದವಳ್ಳಿದೊಂದೆಂದಾಗಳ್‌ ಬಸಿಗಲ್ಳಿಂಗೆ ಮಹೀಶರ ಪಸಾದ 
ಸುರುಕವಡೆ ಕವಡೆ ಹರಿವೋ ಎಂದೆಳ್‌ (7) (ಸೋತು. ೩-30). 

[ರಸ 4 ಆ ಪಾಣಿ] 

ರಸವಣಿಗ (ನಾ). ಮದ್ಯವನ್ನು ಕುಡಿಯುವವನು : ಇಟ್‌ದುದಕದಂತೆ 
ಹಾಲಿನ ನಜುಸೋನೆಯಲುುಡ ಬಣ್ಣದರಲ್ಲಳ ಸೊನೆಯಿಂ ತುಣುಕಿನ 
ಜೋಲುವ ತಿಳಿಗಳಫಿಜಗಿದರಾ ಜನಮನಳುರೆ ಹೊಸರಸವಣಿಗರ್‌ (? ) 
ಸು. ೦೬-೦೯) [ರಸವಣ 4. ಗೃ] 

ರಸವತಿ (ನಾ). ಅಡುಗೆಮನೆ ; ಪಾಕಶಾಲೆ ;  ಪಾಕಸ್ಟಾನಂ. ರಸವತೀ, 


ಮಹಾನಸಂ ... ಈ ೩ ಬುಣಸಿನ ಮನೆ '' (ಜರಯು. ೪೯-0೪೦). 


[ಸಂ, ರಸವತೀ] 
ರಸವತ್ತು (ನಾ). ರಸವುಳ್ಳುದು ; ರಸಭರಿತವಾದ:ದು: ಇದರಿಂದ 
ಒಳ್ಳೆ ರಸವತ್ತಾದ ಪಲಾವ್‌ ಆಗುತ್ತದೆ (ಕುರ: ೩೭); ಗುರುಮೂರ್ತಿ 


೬೬೬ ರಸವತ್ತಾದ ಸಾಮಗ್ರಿ ತುಂಬಿದ ಶಾಟು ಮುಂದೆ. ಸರಿಸಿದ (ನಮಕ. 
9೫): [ಸಂ ರಸವತ್‌] 

ರಸವದ್ಗೇಯ (ನಾ). ಸಾರವತ್ತಾದ ಹಾಡು: ಲಲಿತಾಲಂಕರಣಪ್ರಸನ್ನ್ನ 
ರಸವದ್ದೇಯಂಗಳೊಳ್‌ ಮೂಡುತುಂ ಮುಲುಗುತ್ತುಂ (604. 0-೪೪), 

[ಸಂ.] 

ರಸವರ್ಗ (ನಾ), ೧. ಆಹಾರಕ್ಕೆ ರುಚಿಕೊಡುವ ಮೆಣಸ್ಕು ಉಪ್ಪು 
ಮೊದಲಾದ ಪದಾರ್ಥ. ೨. ಚೆನ್ನಾಗಿ ಮಿಶ್ರಣ ಮಾಡಿದ ಗಾರೆ ; 
ವಜ್ರಗಾರೆ- 0.) 

ರಸವಶ (ನಾ). ರಸಾನುಭವದಲ್ಲಿ ತನ್ಮಯೆನಾದವನು : ಕನ್ನಡವನೆ. 
ಆಡಿ ಕನ್ನಡವನೆ ಹುಡಿ ರಸವಐಶನಂದೆನೋರಂತೆ (ಇಜಾತ್‌ ೭೯-4೩); ದೇವರು 


ರಸವಸ್ತು 


ರುಜುಮಾಡಿದನು : ರಸವಶನಾಗುತ ಕವಿ ಅದ 
3೭-೩೦). [ಸಂ.] 

ರಸವಸ್ತು (ನು). ಸತ್ವವನ್ನು ನೀಡುವ ದ್ರವಪದಾರ್ಥ ; ಎಣ್ಣೆ : ರಸ, 
ವಸ್ತುವನೂಂಡು ಜ್ಯೋತಿ ತಾ ಪೋಹಾಗ ಪಣತಿಗೆ ಪೇಳಡೆ ಹೋಯಿತು 
(ಶ್ರರಂರ- ಧಾ- ೫-08೯-3) 5 [ಸಂ. 

ರಸವಾದ (ನು). ಒಂದು ಬಗೆಯ ಲೋಹವಿದ್ಕೆ ; ಕಬ್ಬಿಣ ಮುಂತಾದ 
ಕೀಳುಲೋಹಗಳನ್ನು ಚಿನ್ನವನ್ನಾಗಿ ಮಾರ್ಪಡಿಸುವ ವಿದ್ಯೆ :| 
ಬಲಭವ್ರನೆಂಬ ಸಿದ್ಧನು - ೬ ೬. ಸಕಲಸಾಧನವಂ ಕೂಡಿ ರಸವಾದದಿಂದ 
ಸುವರ್ಣವಂ ಮಾಡಲು (ಕೈರಸೂ. 1» ೬೭); ರಸವಾದದ (alchemy) 


ನೋಡಿದನು (8೧-| 


ಮಾತು ಮೊದಲು ಬುದಿರುವುದು ಕ್ರಿ. ಪೊ. ೧೩೩ರಲ್ಲಿ ಚೀನದಲ್ಲಿ! 
(ಪಾ ೪೪)- [ಸಂ.] 
ರಸವಾದಕ (ನಾ). ಲೋಹವಿದೈೆಯನ್ನು ಬ್ಲ ಕಬ್ಬಿಣ ಮುಂತಾದ 


ಕೀಳುಲೋಡಗಳನ್ನು ಚಿನ್ನವನ್ನಾಗಿ ಮಾಡುವವನು; ಒರ್ವ ರಸವಾದಕ 

ಳಗಿಟ್‌ದು ನೀನೀ-ರಸಮಂ ಮೊಗೆದು ಕೊಟ್ಟೊ 
ಡದಜಸೊಳ್‌ ಮಾಡಿದ ನಿನಗಮನಗಂ ಸಮಭಾಗಮಕ್ಕು 
ಮೆಂದೊಡೆ (ಕಡ್ಮಾರಾ, ೧೮೭-೨೦). [xo] 

ರಸವಾದಸಿದ್ಧ' (ನಾ). ರಸವಾದದಲ್ಲಿ' ಸಿದ್ಧಿಯನ್ನು ಪಡೆದವನು: 
ಶಿವನು ರಸವಾದಸಿದ್ದನೆಂಬ ಜಂಗಮ: ಪರುಷದ 
ಗಟ್ಟಿಯಿಂದ ಮುಟ್ಟಿಸಿ ಚಿನ್ನವ ಮಾಡಿ ಜಂಗಮಾರ್ಚನೆಯ ಮಾಡು ಎನಲು 

Wo.) 


ನಬ ಬಿಚ್ಚುವನೀ ಬಾವಿಯೊ 


ಪೊನ್ನುಂ 


(ಯರಗ. 1 ೩%). 

ರಸವಾದಸಿದ್ಧಿ (ನಾ). ರಸವಾದದ ಪ್ರಯೋಗದಲ್ಲಿ ದೊರೆಯುವ 
ಸಾಧನೆ ; ರಸಸಿದ್ದಿ : ಎನ್ನ ರಸವಾದಸಿದ್ದಿಯೆಂ ನೋಡೀಗಳ್‌ ನಿನ್ನ 
ಮನೆಯೊಳಿರ್ದ ಬೆಳ್ಳಿ ತಾಮ್ರ' ಸೂಚಿಗಳ” ಮೊದಲಾದವಂ ತಂದು 
ಮುಂದೆ ಮಡಂಗೆಂದು ನುಡಿಯಲ್‌ (೫ಾಂಸ್ಥೆ: ೩೪-6 ನ): [ಸಂ.] 

ರಸವಾದಿ (ನಾ). = ರಸವಾದಕ: ಎಂದು ಬಿನ್ನಪಂಗೆಯ್ಯಲೊಡಂ 
ಬದ್ಮರಸನುಂ ಸಿದ್ಧರಸವೇದನುಮಾದ ರಸವಂದಿಯಂತೆ ಜ್ವಳನಜಟಿ ರಾಗಿಸಿ 
(ತತ: ಇಒ ಈ); ಸೊಗಸ ಹುಟ್ಟಿಸಿ ಸುಲಿವ ರಸವಾದಿಗಳವರ ವಿಡಾಯಿಗಳ 
ನಂಬುಗೆಯ ಕೇವಣ ಪಾಡುಕಾಜರ ಕರ್ಣ ನೋಡು (ಕುವ್ಮಾರ್ರೋ- ೧೬-೨೩). 

(ಸಂ. ರಸವಾದಿನ್‌] 

ರಸವಾಳೆ " ರಸವಾಟ್‌'' ನೋ. 

ರಸವಾಬಿೈ ರಸಬಾಳೆ, ರಸವಾಳೆ (ನಾ). ಒಂದು ಬಗೆಯ ಶ್ರೇಷ್ಠ 
ವಾದ ಬಾಳೆ ; `` ನೇಪಾಳೇಕ್ಷು ರಸವಾಟಕಿ " (೬೩0- 6೬), ರಸಬಾಳೆ ; 
ರೆಸಬಾಳೆ ಚಿರುಬಾಳೆ ತನಿಬಾಳೆ. ಕೆಂಬುಳೆ ಹೊಂಬಾಳೆ ಕರ್ಪೂರ 
ಬಾಳೆ... ಮೊದಲಾದ ರಸ್ಕ ಸುಖುರ್ಹ ಸಾರ್ವರ್ತುಕಮಾದ ಫಲಂ 
(ಶಿವೇತೆ: ೨೦೦); ಬಾಳೆಯ ಕುಲದಲ್ಲಿ ಗುಜರಾಥಿ, ರಸಬಾಳೆ... ಏಣಿಬಾಳೆ. 
ಎಂದು ಈ ಪ್ರಕಾರ ಹಲವು ವಿಧ (ಕೃಸಿಶ್ರ- 0೩೬); ಇಡಿನ ರಸಬಾಳೆ 
ಅಶಿ ಪ್ರಸಿದ್ಧ (ರೂ): ರಸವಾಳೆ : ರಸವಾಳೆ ಪುಟವಾಳೆ ರಾಜವಾಂ 
ಸಕ್ಕರೆಯೆಸೆವು ದೇವಾಳೆ . - - 
ರಸವಾಳೆಹಣ್ಣನು ಒಸೆದು. ಮೆಲುವಂತಾಯ್ತು (8ನಭ- 09-00). 

[ರಸ 4 ಬಾಲ್‌] 

ರಸವಿಕಾರದೋಷ (ನಾ). ಜೀರ್ಣರಸೆದಲ್ಲಿ ದೋಷವುಂಟಾಗುವ 

ಒಂದಂ ಬಗೆಯ ರೋಗ : ನೊರೆವೆರಸು ಲದ್ದಿ ಪೊಜಮಡೆ ತುರಗಂ 


ಮೆಜಳಿದೆ 


ನಿವರ್ತಿಯಲಿಿ (ಕಂನಂಿ. 3-6೬) ; 


ದೆಡದಡಿಸಿ ನಡೆಯಲಾಅದೆ ಕಾಲ್ಗೆಟ್ಟಿರೆ ರಸವಿಕಾರದೋಷೂ ತುರಗ 
ಮುಖಕ್ಕಕ್ಕುಂ (ಅಕ್ಕಣ. ೦೬-೨೬). [xc-] 
ರಸವಿಜ್ಞಾನಿ (ನಾ). ರಸಾಯನಶಾಸ್ತ್ರವನ್ನು ಬಲ್ಲವನು; ರಸ 


ಶಾಸ್ತ್ರಜ್ಞ : ರಸವಿಜ್ಞಾನಿ ಕಾಕಾಘೋಡೆಲ್‌ ತನಗೆ ಸಿಕ್ಕಿದ ಕಲ್ಲಿನ ಚೂರನ್ನು 
ಸ 


೭೫೮೫ 


1s 


4 


ರಸಸೂತ್ರ; 


ತೆಗೆದುಕೊಂಡು ಪ್ರಯೋಗಶಾಲೆಗೆ ಹಿಂತಿರುಗಿದನು (ಯೋರಫಿ. ೭೦)- 
(ಸಂ. ರಸುಜ್ಞಾ; ನಿನ್‌] 

ರಸವೃತ್ತಿ (ನಾ). ನವರಸಗಳಿಂದ ಕೂಡಿದುದು; ರಸಮಯವಾದುದು : 
ರಸವೃತ್ತಿ ಸಭೆಗೆ ಮ್ಯೊಹನರಸವೃತ್ತಿಯನೀಯೆ ವಿಭ್ರಮಂ ವಿಭ್ರಮಮಂ 
ಪಸರಿಸೆ. ವಿಲಾಸವತಿ ನರ್ತಿಸಿದಳ್‌ ಕಂದರ್ಪಸಾಯಕಂ ನರ್ತಿಪವೋಲ್‌ 
(ಕುಂತಿ 6-99) ; ನೆಲದೆಂಟುಮುರ್ಚನೆಗಳಿಂ ರಸವೃತ್ತಿಯ ನೃತ್ತಮಂ 
ಪ್ರವರ್ತಿಸಿ (ತಂದ್ರು: ೪-೬). [ಸಂ.7 

ರಸವ್ಯಂಗ್ಯ (ನಾ). [ಕಾವ್ಯಮಾ] ರಸಾನುಭವಕ್ಕೆ ಸಹಕಾರಿಯಾದ 
ವ್ಯಂಗ್ಯ : ರಸ ಅಲಂಕಾರಗಳು ವ್ಯಂಗ್ಯಗಳಾಗುವುವೆಂದೂ 
ಅವುಗಳಲ್ಲಿ ರೆಸೆವ್ಯಂಗ್ಯವೇ ಶ್ರೇಷ್ಮವೆಂದೂ ಸಿದ್ಧಾಂತಿಸಿದ , ಮೇಲೆ . -. 
ಆದಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಂತೆಯೂ ತೋರುತ್ತದೆ (ಕನಿ: ೧೬೩). 

[ಸಂ.] 

ರಸಶಾಸ್ತ್ರ (ನಾ). ೧: ಇ ರಸವಾದ: ೨- [ಕಾವ್ಯಮಾ] ನವರಸಗಳನ್ನು 
ಕುರಿತ ಶುಸ್ತ್ರ : ವಿಪ್ರ ವಿಟ ಪ್ರಸ್ತುತ ವೈಶಿಖಾದಿ ರಸಶಾಸ್ಯ್ರೋ 
ದ್ಯೂತಸನ್ಮಾರ್ಗ ವೃತಿ ಏಕಲ್ಪಂಗಳುಮಂ ಮನೇಗೊಳಿಸಿದಂ ಶೃಂಗಾರ 

೩. [ವಿಜ್ಞಾನ] ರಸಾಯನಶಾಸ್ತ್ರ : 


ವಸ್ತು 


ರತ್ನಾಕರ (ಕ್ಮಂಗಾರೆ-' ೦-೦೭): 


* ರಸಶಾಸ್ತ್ರಜ್ಞ ' ಪರಾ; [ಸಂ.] 
ರಸಶಾಸ್ತ್ರಜ್ಞ (ನಾ). ರಸಾಯನವಿಜ್ಞಾನವನ್ನು ಬಲ್ಲವನಂ ; 


ಸವಿಜ್ಞಾನಿ ; ತಾವು ವಾಯುವಿನಲ್ಲಿ “ಆರ್ಗಾನ್‌” ಎಂಬ ಇನ್ನೊಂದು 
ಪೊಸ ಅನಿಲವು ಇದ್ದೇ ಇರಬೇಕೆಂದು ಹೇಳಿದಾಗ ಇಂಗ್ಲೆಂಡಿನ 
ರಸ್ಪಶಂಸ್ತ್ರಜ್ಞರು (chemists) ತಮ್ಮನ್ನು ಧಿಕ್ಕರಿಸಿ ಅವಹೇಳನ ಮಾಡಿದರು. 
(8ಗತಂ- ೪೬). [ಜೂ.] 

ರಸಶುದ್ಧಿ (ನಾ). ಪಾದರಸವನ್ನು ಶುದ್ಧಿಗೊಳಿಸುವಕೆ- [ಸಂ.] 

ರಸಶೇಷ (ನಾ). ವಿಷೊಚಿ ಎಂಬ ರೋಗದಲ್ಲಿ ಒಂದು ಬಗೆ ; ಆ 
ವಿಷೂಚಿ ವಿಷೂಚಿಕೆಯೆಂದು, ಅಲಸಕವೆಂದು, ಅಜೀರ್ಣದೆಂದು, ವಿಳಂಬಿಕೆ 
ಯೆಂದು, ರಸಶೇಷವೆಂದು ಐದು ತೆಜನಾಗಿಹದು (ಫೈರ್ಮಸಾ. 1: ೨೫೩); 
ಜೀರ್ಣಾಜೀರ್ಣದೊಡನೆ ಕೂಡಿಕೊಂಡಿರ್ದ ವಿಷೂಚಿಯು ರೆಸಶೇಷವೆನಿಸಿ 
ಕೊಂಬುದು (ಸಕನ್ಕಿ. ೩೬೪) [ಸಂ.] 

ರಸಸಿಂಧೂರ (ನಾ). ಪಾದರಸ ಮತ್ತು ಗಂಧಕಗಳ ಸಂಯೋಗದಿಂದ 
ಸಿದ್ಧವಾಗುವ ಒಂದು ಬಗೆಯ ರಾಸಾಯನಿಕ ವಸ್ತು : ರಸಸಿಂಧೂರ 
ವನ್ನೇ ಅವರು ಧರಿಸುವುದು (ನೂರು. 0೩೨) ; ರಸವಂತಿ. , - ರಸಸಿಂಧೂರೆ 
(ಮುಂಡಿವ್ಶಾ- ೦೭೭). [ಸಂ.] 

ರಸಸಿದ್ಧ (ನಾ). ರಸವಾದಸಿದ್ಧ : ರಸಸಿದ್ದನಿಟ್ಟ ಗುಳಿಗೆಯನನ್ಮ 
ರೊಯ್ಕಲಾ ನೊಸಲ ಬೆದರಂ ಪರುಷವೇದಿಯಂ ಮಾಡಿ (೧್ಕಕ್ಯ- 6-3-40); 
ಶಿವನು ರಸಸಿದ್ಧ; ಬಾಚರ್ಯನಾಗಿ ಬಂದು ರಸ ಎವಸಿದ್ಧಿಯ ಕಲಿಸಿಹೆನೆ 
ನಲು (ಕೈ: 1 ೩೩) ; ಮುಂಟ್ಟಿದುದನೆಲ್ಲ ಚಿನ್ನೆ ಮಾಡದ ರಸಸಿದ್ಧ 
ರವರು (ಹತ. ೬೬೦): [ಸಂ.] 

ರಸಸಿದ್ಧಿ (ನಾ). ೧- ರಸವಾದದಲ್ಲಿ ದೊರೆತ ಸಾಧನೆ ; ರಸವಾದಸಿದ್ಧಿ ; 
ಉರಿಗೆ ರಸ ನಿಂದಾಗವೆ ರಸಸಿದ್ಧಿ ಬೆ ಅಸಿಗೆ ಶರೀರ ನಿಂದಲ್ಲಿಯೆ ಕಾಯ. 
ಸಿದ್ಧಿ ಎಂಬೆ (ಕೋವಾ: ೦೯-೭) ; ಜಂಗಮದ ಪಾದೋದಕವೆಂಬ 
ರಸಸಿದ್ಧಿ ನಮಗುಂಟು (ಕೈರಸೂ- 2,೩೩೬) ವಿ: ಕಾವ್ಯಾನಂದವನ್ನು 
ದೊರಕಿಸಿಕೊಳ್ಳುವುದು : ರಸಜೀವನಕೆ ಮಿಗಿಲ್‌ ತಪಮಿಹುದೆ ? 
ರೆಸೆಸಿದ್ದಿಗಿಂ ಮಿಗಿಲೆ ಸಿದ್ಧಿ ? (50a: ೩೨-೧೨6). [ಸಂ.] 

ರಸಸೂತ್ರ (ನಾ). [ಕಾವೃಮಾ] ರಸಾನುಭವದ ಎಚಾರವನ್ನು ತಿಳಿಸುವ 
ಸೂತ್ರರೂಪದ ನಿರೂಪಣೆ : ಭರೆತಾಚಾರ್ಯನು - . - ಉಸುರಿದ 
ರಸಸೂತ್ರವೇ ಇತ್ತೀಚಿನ ಕವಿಗಳಿಗೂ ಲಕ್ಷಣಕಾರರಿಗೂ ಅಮೃತಾನ್ನ 


ರಸಸ್ಥಾನ 


ವಾಗಿದೆೊ ಹಂ. ೩) ; ಭರತಮುನಿಯ ರಸಸೂತ್ರದ ವಿಸ್ತಾರವಾದ ವ್ಯಾಬ್ಕಾನ 
ಗಳಿಂದ ಆ ವಿಚಾರ ಚರ್ಚಿತವಾಗಿದೆ (೦4: ೦೩೪). [ಸಂ.] 
ರಸಸ್ಮಾನ (ನಾ). ಕಾವ್ಯದಲ್ಲಿ ಸ್ವಾರಸ್ಯವು ಅತಿಶಯವಾಗಿ ಇರುವ 
ಸ್ಮ ಲ ನೆಲೆ: ಪ್ರರುದೇ ವನ ಚಿಂತೆಯಲ್ಲಿ ಅಲ್ಲಲ್ಲಿ ಚೆಲುವಾದ ರಸ 
ಸ್ನ -ನಗಳಿರುತ್ತವೆ (ಕತಾಶ- 0) [ಸಂ.] 
ರಸಸ್ಥಿತಿ (ನಾ). ರಸುನುಭವವಾಗುತ್ತಿರುವ ಆನಂದದ ಇರವು: 
ಕವಿಯ ರಸಸ್ಥಿತಿಯನ್ನೂ ಮಾರಿದ ಸಮರಸೆಸ್ಥಿತಿಯು ಅನು 
(ರರು: ೧೦೦). [ಸಂ,] 
ರಸಸ್ಕಂದಿ (ನಾ). ಸ್ವಾರಸ್ಥವನ್ನುಂಟುಮಾಡುವುದು ; 
ಕರವಾದುದು : ಅವಳ ದಚನಗಳಲ್ಲಿ ನಯಭಯಗಳ ಕೊರತೆ ಕಂಡು 
ಬಂದರೂ ಒಟ್ಟಿನಲ್ಲಿ ರಸಸ್ಕಂದಿಯಾದ . . . 
[ಹಂ. ರಸಸ್ಯಂದಿನ್‌] 
ರಸಹಾರಿ (ನಾ). (ಸಂಬಾರ ಪದಾರ್ಥಗಳನ್ನು) ಅರೆಯುವ ಕಲ್ಲು; 
ಅಮ್ಮಿಕಲ್ಲು;  ” ರಸಹಾರಿಯೆನ£ 1೬. 
[ಸಂ, ರಸಹಾರಿನ್‌ ಉತ್ಪತ್ತಿಮಾಡುವಿಕೆ] 
ರಸಹೀನ (ನಾ). ರಸವಿಲ್ಲದುದು ; ಶುಷ್ಕವಾದುದು ; 
ಕೆಯ್ಗಳೊಳಂ ರಸಮಯಮಪ್ಪುದು ವಿಚಿತ್ರಮೇಂ ಕಾಣಲೊಡಂ 
ಮುನೀಂದ್ರಚಂದ್ರನ ಮುಖವ: (೫ನಂಪು: ೯-೦೦೦], [ಸಂ.] 
ರಸಾಂಜನ (ನಾ)- ೧. ಔಷಧವಾಗಿ ಬಳಕೆಯಾಗುವ ಒಂದು ಧಾತು 
ವಿಶೇಷ; ಮೈಲುತುತ್ತ : ವನದಂತಿಯ ಪಂದಿಯ ಕೋಣನ ಬಸೆಯೊಳ 
ಮೊಲೆಯನೊರಸಿ ಕಟೌವೆರಸು ರಸಾಂಜನದೆಂ ನಸ್ಮಂಗೆಯ್ದೊಡೆ ವನಜಾ 
ಮೊಲೆಗಳೊದವಿ ನಡುವಂ ಮುಲ್‌ಗುಂ (ಕೋಶ, 6-0೭೦) ; 3 
ರಸಾಂಜನ, ಮುಡಿವಾಳ . . . ಗ ಸಹ ಚೂರ್ಚಿಸಿ ಹಾಕಿ ಸೇವಿಸೆ ವಾಂತಿ 
ನಿಲ್ಲುಂ (ಕನ್ನಿ. ೨೬೪). ೨. ಕಣ್ಯ; ಕಾಡಿಗೆ ; “ದಾರ್ವಿಕಾ, 
ಕ್ವಾಥೋದ್ಭವಂ, ತುತ್ಮಂ, ಡಾ ರಸಗರ್ಭಂ, ತಾಕ್ಷಣ್ಯಶೈಲಂ- ೬ 
ರಸಾಂಜನದ ಹೆಸರುಗಳು" (ಸಿದ್ಕಾಂತಿ- aca). Xo.) 
ಠಸಾಗ್ರ (ನಾ): ಹಾಲು, ಮೊಸರು ಮುಂತಾದ ದ್ರವಪದಾರ್ಥಗಳ 
ಮೇಲುಭಾಗದಲ್ಲಿ ಕಟ್ಟುವ ಕೆನೆ; ಮಂಡ ; “ರಸಾಗ್ರಮಂತದು ಮಂಡ" 
(ex tae. ೪೨-೨). [ಸಂ.) 
ರಸಾತಲ, ರಸಾತಳ (ನಾ): ಭೂಮಿಯ ಕೆಳಗಿರುವುದೆಂದು ಭಾವಿಸಲಾದ 
ಅತಳ, ವಿತಳ, ಸುತಳ, ರಸಾತಳ, ತಳಾತಳ, ಮಹಾತಳ ಮತ್ತು 
ಪಾತುಳವೆಂಬ . ಏಳುಲೋಕಗಳಲ್ಲಿ ಒಂದು: “ರಸಾತಲಮೆನಲ್ಮ 
ಧೋಭುವನಮೆಂದೆನಲು ಪಾತಾಳಲೋಕಕ್ಕೆ ನಾಮಂ” (ಕುಗಂ- i 
ಬಲಿಯಂ ಕಟ್ಟಿದನಾವನೀ ಧರಣಿಯಂ ವಿಕ್ರುಂತದಿಂದಂ ರಸಾತಲದಿದೆತ್ತಿದೆ 
ನಾವಂ (ಕೂಕಣ- ೬-೪೦). ರಸಾತಳ ; ಆ ಮಹಾರ್ಣವಂ . . . ರಸಾತಳ 
ದಂತೆ ವಿಷಧರನಿಷೇವ್ಯಮಂಂ (೩ರ. ೦-೪೪ 2); ಶರಧಿಯ ಮಧಿಸಲು 
ಮಂದರಗಿರಿಯ ` ತಂದಿರಿಸಿ ರಸಾತಳಕಿಳಿಯೆ ಭರದಿಂದ ಕಮಠ ನೀನಾಗಿ. 
ಬೆನ್ನೊಳು ಪೊತ್ತ ಸಿರಿಯಾಣ್ಮ (ಕರಕ. ೨೨೭). [ಸಂ.] 
ಶಸಾತಳ " ರಸಾತಲ ' ನೋ: 
ರಸಾತ್ಮಕ (ನಾ). ಸಾರವತ್ತಾದುದು : ರಸಾತ್ಮಕವುದ ವಮಾಕ್ಕವ್ರ ಕಾವ್ಯ 
(ಕಾರಂತ, ೦೫೨ 900); ರೆಸಾತ್ಮಕವಾದ ವಾಕ್ಯವೇ 
[ಸಂ.] 
ರಸಾತ್ಮಿಕೆ (ನಾ). ರಸಿಕಳಾದ ಹೆಂಗಸು... ಸ್ತ್ರೀ: ಭಾವಜೀವಎಯೂ 
ರಸಾತ್ಮಿಕೆಯೂ ಆದ ಮಹಾರಾಣಿ ಶಾಂತಲಾದೇವಿ . . . ನರ್ತಿಸುತ್ತಿದ್ದ 
ಶಿಲಾಖಿಶವಿದೆಂದು ನೆನ್ನೆ ಹೃದಯ ಹೇಳಿತು (ತಣ: ಸ: 
[ಸಂ. ರಹಾತ್ಮಿಕ] 


6 
ಇವಿಯದು. 


ರಸಾನುಭವ 


ನಿರ್ಮಾಣವಿದೆ (1೫3: ೦೬೩) - 


. wor). 


= ದ್ರವ 


ರಸಹೀನಂ 


ಕಾವ್ಯ (ಉಾರರ- ೪೪): 


604). 


೭೫೮೬ 


ರಸುಯ 


ರಸಾಧಿಭೂತೆ (ನಾ). ಆನಂದಕ್ಕೆ ನೆಲೆಯಾದವಳು; ಸಂತೋಷದಾಯಕಿ: 
ಸುರಕ್ಷಿತಾಮ ಸಂಭೂತ ರಮಣೀಯರವ: 'ಮಾರತಿಮುಖ್ಯಶಕ್ತ ಕ್ರಿವಿಖ್ಯಾತೆ 
* * ೬ ಪಾಲಿಪುದೆನ್ನ (ಕ: ೫-0೩೪). [ಸಂ. ರಸಾಧಿಭೂತಾ] 
ರಸಾನಂದ (ನಾ). ರಸಾನುಭವದಿಂದ ಆಗುವ ಆನಂದ : ದೃಶ್ಶದಲಿ 
* ಒಂದಾಗುವುದೆ ಪರಮರಸಿಕತೆ; ಆದಕೆ ಮಿಗಿಲಹ ರಸಾನಂದ ಮತ್ತೆ 
ಬೇರೊಂದಿಲ್ಲ! (ಶಕ್ಷಣ: 6೪-೪); ಅದು. ಕೇವಲ ಭೋಗಿಸಬೇಕೆನ್ನುವ 
ರಸಾನಂದವಲ್ಲ ಅದು ರಚಿಸಿ ನೋಡಬೇಕೆನ್ನುವ ರುಚಿರಾನಂದ (ಇಕ್ಕಳ, ೪03). 
[ಸಂ.] 
ರೆಸಾನುಖ್ಯ ಛವ (ನಾ): [ಕಾವ್ಯಮಾ] (ನವರಸಗಳಲ್ಲಿ ಯಾವುದಾದೆರೂ) 
ರಸವನ್ನು ಅನುಭವಿಸುವಿಕೆ ; ರಸಾಸ್ವಾದ ; ಇವನಿಗೆ ರಸಾನುಭವ 
ಹೇಗೆ ಉಂಟಾಗುವುದು (ಕರರ. 43೭); ಅಭಿನಯಿಸುತ್ತಿರುವಾಗಲಾಗಲಿ 
ಆಮೇಲಾಗಲಿ ನಟನು ರೆಸಾನುಭವ ಮಾಡಿದರೆ ಅವನು ಆಗ ಸಾಮಾಜಕ 
ನಾಗುವನು (ಕೈಶಿತಿ, ೦೯೪); ರಸಾನುಭವವು ರಸವದಲಂಕಾರ ಎಂಬ ಹೆಸರಿ 
ನಿಂದ ಅಲಂಕಾರಗಳಲ್ಲಿ ಮಧ್ಯೆ ಪ್ರವೇಶ ಪಡೆದಿತ್ತ (ರಸ: 0೬೦)- [ಸಂ,] 
ರಸಾನುಭೂತಿ (ನಾ). ಎ ರಸಾನುಭವ ; ರಸಾನುಭೂತಿಯ ರಸಪಥವಲ್ಲದೆ 
ಸೆತ್ಯಕೆ ಗತಿಯಿಲ್ಲ ! (ಕಣ: ೨೦-೬). [ಸಂ.] 
ರಸಾನ್ನ (ನಾ). ರುಚಿಯಾದ ಅನ್ನ: ಸವಿಯಾದ ಆಹಾರ : ಕಾಗೆಗೆ 
'ಸಾನ್ನ ಮುಂದಿರಲಿಕ್ಕೆ ಹರಿವ ಕೀಟಕಂಗೆ ಸರಿವುದಲ್ಲದೆ ಮತ್ತೆ ಅದು ಸವಿ 
ಸಾರವ ಬಲ್ಲುದೆ (ಜೇಕ್ಕ- ೩31; ಪಂಚಭಕ್ಷ ರಸಾನ್ನಯುತತನೈ ವೇದ್ಯೈಮಂ 
ಸೌರಾಡ್ಮಪತಿಗಿತ್ತ (ತಪು. ೪4-೨0). [ಸಂ.] 
ರಸಾಭಾಸ (ನಾ). ೧. [ಕಾವ್ಯಮಾ]ಕಾವ್ಯ ನಾಟಕಾದಿಗಳಲ್ಲಿ ಬರುವ 
ನವರಸಗಳಲ್ಲಿ, ಯಾವುದನ್ನೇ ಅಗಲಿ ಕವಿಯು ಪ್ರತಿಪಾದಿಸುವಾಗ 
ಉದ್ದೇಶಪೂರ್ವಕವಾಗಿ ಅಥವಾ ಪ್ರಮಾದದಿಂದ ತಲೆದೋರುವ 
ಅನೌಚಿತ್ಯ ಸನ್ನಿವೇಶ; ಇದುವುಮೇಕತ್ರಾನುರಾಗದಿಂ ರೆಸಾಭಾಸ: ಮಪ್ಪುದು 
(ರತರ, sae) ಸಾಮಾಜಕರಿಗೆ ಇದು ಅನುಚಿತ ಎಂಬ ಬುದ್ಧಿಯು 
ಉಂಟಾದರೆ ಆಗ ನಿಜವಾದ ರಸವು: ಹುಟ್ಟದೆ ರಸದಂತೆ ತೋರುವ 
'ರಸಾಭಾಸ'ವು ಉಂಟಾಗುವುದು (ಕೈಶ, ೨೦೪); ರಸವಲ್ಲದಿದ್ದರೂ ರಸದಂತೆ 
ತೋರತಕ್ಕದ್ದು. ರಸಸದೃಶವಾದದ್ದು ರಸಾಭಾಸ (ಉರಟೂ: ೪೪). 
೨. (ಆಲಂ) ಅನುಚಿತವಾದುದು; ಔಚಿತ್ಯಮಾರಿದುದು; ರಸಭಂಗ : 
ನಡಿ ಗುರುಮೂರ್ತಿ ಇವಳು. ಇನ್ನು ರಸಾಭಾಸ ಮಾಡಿಬಿಡುತ್ತಾಳೆ 
(ಮಾರುತೆ. ೦೬೫). [ಸಂ.] 
ರಸಾಭಿನಯ (ನಾ). ಆನಂದವನ್ನು ಕೊಡುವ ಅಭಿನಯ : ರಸಿಕರ್ಕ 
ಳೊಪ್ಪವನ್ನಂ ರಸುಭನಯಕೌಶಲಂಗಳೊಳ್ಳಿದುವೆನುತಾನುಸಿರೆಂ (ಗ. 
[ಸಂ.] 
ರಸಾಭಿವ್ಯಂಜಕ (ಗು). [ಕಾವ್ಯಮಾ] ನವರಸಗಳಲ್ಲಿ ಯಾವುದಾದರೂ 
ಭಾವವನ್ನು ಅಭಿವ್ಯಕ್ತಿಗೊಳಿಸುವ, ವ್ಯಕ್ತಪಡಿಸುವ : ರಸಾಭಿ್ಯಂಜಕ 
ಶಬ್ದಾರ್ಥಗಳು ಕೂಡ ಹೀಗೆ “ಮಧುರ”, “ಮಧುರತರ ". “ಮಧುರತಮ” 
ವಾಗಿರಬಹುದು (ರೃಷ್ಠಾ ಊೋ- ೬೦). [ಸಂ.] 
ರಸಾಭಿವ್ಯಂಜನ (ನಾ). [ಕಾವ್ಯಮಾ] ನವರಸಗಳ ಅಭಿವ್ಯಕ್ತಿ : 
ಸಂಗೀತದಲ್ಲಿ ಯಾವ ಯಾವ ರಸಾಭಿವ್ಯ! ಜನಶಕ್ತಿ ಇದೆ ಎನ್ನು ವುದನ್ನೂ 
ಹೇಳಿದೆ (ದಸ: 033)- [ಸಂ.] 
ರಸಾಭಿವೃಕ್ತಿ (ನಾ). ರಸಾಭಿವ್ಯಂಜನ ; ಎಲ್ಲ ಕಲೆಗಳೂ ರಸಾಭಿ 
ವ, ಕ್ರಿಯನ್ನೇ ತಮ್ಮ ಗುರಿ ಎಂದು ಸಾರಿದುವು (4, 033). [ಸಂ.] 
ರಸಾಯ (ನು). ಸಿಹಿ ನೀರಿನಿಂದ ಕೂಡಿದುದು : ಮಣಿಯಲ್ಲದ ಕಲ್‌ 
ಜ್ಯೋತಿಸ್ತ್ರಣಮಲ್ಲದ ಪುಲ್‌ ರಸುಯಬುಲ್ಲದ ' ಮಡು . , , ಇಲ್ಲ 
ತತ್ವರಿಸರದೊಳ್‌ (ಕೂವ್ರತ್ತಿ. 00-10), [ ಸಂ. ರಸಾಯ್ಯ ಎ ರುಚಿಯಾದ] 


ತೆರೆಸಾ 


0-3). 


ರಸಾಯನ ೭೫೮೭ ರಾಳ 


ರಸಾಯನ (ನಾ), ೧. ಹಿತವಾದುದು ; ಇನಿದಾಡ:ದು : ಅಪ್ಶಾಯ] ಕಳಗೆ... ಸದ್ಯಕಿಚಿಪುಖ್ಲಗಳಿನ್ನ ಧುಬಿಂದು ತೋಯಿಗುಂ (ಕೀ. 
ಮಾನವಾದುದು : * ಕರ್ಣರಸಾಯನ ' ಪರಾ. ೨. ಮಧುರ] ೨0-39 ೪). [೫ಂ.) 
ವಾದ ಪೇಯ; ರುಚಿಕರವಾದ ಪಾನೀಯ: ಚೋಳನ] |ರಸೌಲ, ರಸಾಳ (ಗುರ. ಸವಿಯಾದ : ಮಧುರವಾದ, (ನಾ): ಶಿ: 
ರಸಾಯನವನೊಲ್ಲದೆ ಚಿನ್ನನ ಅಂಬಳಕವನ್ನು ಉಂಡುದನ್ನು ವೇದಪ್ಪರುಪ. ಒಂದು ಬಗೆಯ ಮರ ಮತ್ತು ಅದರ ಹಣ್ಣು ; ಮಾವು; ಇದು 


ಕೇಳಿರಲಿಲ್ಲ! (ಯೋಕು.. ೨೬ ಶ್ರಜ್ವಾನತ),. ೩. ಸಿಹಿ, ಯರ, ಹಳಿ|*| ಪಿಕತುಂಡಖಂಡಿತಗಳದ್ದ ಸಕೋಶರಸಾಲಸಾಲಂ (ಉರಾಳ: ೩೨3) ; ಗಣಪಂ 
ಮೊದಲಾದ ಆರು ರಸಗಳ ಮಿಶ್ರಣ : “ಇವಂತು ಪಡುರಸಮಕ್ಕು ೬.೬ ಶಿವನಂ ಬಳಸಿ ಬಂದು ಪಣ್ಣೀವುದೆನೆ ಹರಿಸದಿಂ ಮಚ್ಚಿ ಗಜವದನಂ 
ಮಿವು ತಮ್ಮೊಳೊಂದೊಂದು ಬೆರಸಿ ತೋಜಲ್‌ ಸ್ವಾದು ರುಚಿ ರೆಸಾಯನ ಗೆಯಾ ರಸಾಲದ ಪಣ್ಣನಿತ್ತನಭವಂ (ಉಸೋಫು. ೦೦-40) ; ಉರಿವ ಕಡು 
ಮೆನಿಕ್ಕುಂ ” (ಟೂರರಾ: 8-6) $ ಊಳಿಗೆವನೆ ಮಾಳ್ಳೆ ಪೆಣ್ಣಳೊಡನೆ ವೇಸಗೆಯ ಬಿಸಿಲಿಂದ ಬಳವಳಿದ ಕೊೋಮಲರಸಾಲದಂತೆ (ಶಂ8- ೦೨೦). 
« ಸ ಪುಪ್ಪವನು ರಸಾಯನವನು ಪಣ್ಣಳನು ತರಂಗೊಳಲ್ಕೆ ಸಾರ್ಚುತೆ 4. ಕಬ್ಬು. ೪. ಒಂದು ಬಗೆಯ ಕಬ್ಬು ; ಪುಂಡ್ರಕ, ೫. ದ್ವೀಪದ 
(55, 6-09), ೪. ಬಾಳೆಹಣ್ಣು, ಬೆಲ್ಲ ಮುಂತಾದುವುಗಳ ಮಿಶ್ರಣ ಹಲಸಿನ ಮರ. ೬. ಧೂಪದ ಮರ ; ಲೋಬಾನ: -೭. ಗೋದಿ. 
ದಿಂದ ತಯಾರಿಸುವ ಒಂದು ಬಗೆಯ ಸಿಹಿಖಾದ್ಯ : ನೊದಲು ೮. ಒಂದು ಬಗೆಯ ಇಲ್ಲಿ ರಾಳ: ೧. ಪುಣ್ಯಕಾರಕಥೆಗಳನ್ನೂ 


ಚಿಂತೂರವರು ಸೊಂಟಕ್ಕೆ ಟೌಲು ಬಿಗಿದು ಬಾಗಿ ಭಕ್ತಿಯಿಂ ರಸುಯನಕ್ಕೆ ಹೇಳುತ್ತಾ ನಿನ್ನ ರಸಾಳವಾಣಿಯಿಂದ ಅವರನ್ನು ಸಮಾಧಾನಪಡಿಸುತ್ತಾ 
ಕೈ ಒಡ್ಡಿದರು (ಕುಜುಕೆ. ೪): ೫. ರಸವಾದ : ರಸವಿದ್ಯೆ. ಹೋಗು ೨. ರಗಾಳೆಬ್ರುಮತ್ರೇಣಿ . .'. ಸೊಗಯಿ 
೬. ಮಜ್ಜಿಗೆ ಓ ವಿಷ. ೮. ಬಾಲಮೆಣಸು ; ಹಿಪ್ಪಲಿ. ಸಲೆಸೆಗುಂ ತತ್ತಿ ನಿ೦ದುಂ (೫೨. ೨-೦೪) ; ಸುಳ ರಸಾಳ .. ., 


೯, ಗರುಡನ ಹೆಸರುಗಳಲ್ಲಿ ಒಂದು. ೧೦. £ವೈದ್ಯಶಾ] 
ಒಂದು ಬಗೆಯ ಪಾಕ: ರಸಾಯನ . - - ಸಿದ್ಧಲೇಪಾದ ವಸ್ತು 


ie ವಬೃಂಡಮೊಪ್ಪುಗುಂ (ಹತಿರಕು. 


೨-೬೫)- ೯. ರಸಿಕನಾದವನು ; ರಸಗ್ರುಹಿ ; ರಸಜ್ಞ: ಪರಿದು 


ಗಳನೇಕಮಾಗಿ ಆಲ್ಲಿಯ ಶಿವಭಕ್ತರಿಗೆ ಸುಕ್ಕತಾನುರೂಪದಿಂದಾನಂದಕರ ರಸಾಳನೆನಿಸುವ ಪುರಾಣಿಕಂ - - : ಪೇಳೆಲುದ್ಯತನಾದಂ (ಪ್ರಚ್ಞಂ: 0೬-04). 
ಗಳಾಗಿರ್ಕುಂ (೩ಕೀಕ. 300); ಆಶ್ವಗಂಧಿರಸಾಯನ `. - - ನಿತ್ಯವೂ [೫ಂ.] 
ಸೇವನೆಯಂ ಮಾಡಲು ಕ್ಷಯರೋಗ ಮುಂತಾದ ಸಮಸ್ತ್ರವ್ಯಾಧಿ ಪರಿಹಾರ] |ರಸಾಲಂಉರ (ನಾ). [ಕಾವ್ಯವನ್ನು] ರಸಕ್ಕೆ ಅಂಗವಾದ ಅಲಂಕಾರ ; 
ವಹುದು (ತಳಕ್ಕೆ 389) : ಔಷಧಿ. ರಸಾಯನಾದಿಗಳಲ್ಲಿ ಇವರು ಆ|30 *ರೆಸವತ್‌, ಪ್ರೇಯ; , . . ಭಾವಶಬಳೆಂ ಎಂದು ರಸಾಲಂಕಾರಗಳೇಟುಂ 
ಕಾಲದ ತಜ್ಞರಾಗಿದ್ದರು (೪8೯1. ೧): ೧೧. ಶಕ್ತಿ, ಉತ್ಸಾಜಿಗಳನ್ನು (68೬. 090) ; ರಸಾಲಂಕಾರವಿಲ್ಲದ ಕೃತಿಯದೇನಿದ್ದೇನು ಫಲ (ಕೊಂ. 
ಸುವ ಒಂದು ಬಗೆಯ ಔಷಧದ ಮಿಶ್ರಣ: ಅಂದಿನ Aes) ನರ ಮಸದಲ್ಲಿ ರಸಕ್ಕಿ ಪ್ರಧಾನಸ್ಮಾನವೇ ಬಂದಿರುವುದ 
ಅನುಭವವು ಕಿಟ್ಟಿಯ ಮೈಯಲ್ಲಿ ರಸುಯನವಾಗಿ ತಿಂಗಳುಗಳವರೆಗೆ ಹಚ್ಚಿ ಶಿಂದ "ರೆಸಾಲಂಕಾರೆಗಳು' ಉಪಮಾದಿ ಉಕ್ಕಿವೈಚಿತ್ರ್ಯಗಳ ಜೊತೆಗೆ ಸೇರ 
ಕೊಂಡು ಅನೇಕ ಚಿಕ್ಕಪುಟ್ಟ ಬದಲಾವಣೆಗಳನ್ನು ಮಾಡಿತು (ಗುರಿಯ. ೩೬)- | ತಕ್ಕವೆಗಳಲ್ಲ (ಕೃತಿ: ೨೬ [ಸಂ | 


ಯ. ಕ್ರಿಮಿರೇಚಕ ಔಷಧಿಯಾಗಿ ಬಳಸುವ ಒಂದು wi ಗೆಸಾಲೆ (ನಾ). ಹೆದೆ ಮುಡಿ, ಓಗ್ಗಂಸಿದ ಮಜ್ಜಿಗೆ ; “ರಸಾಲು, 
ಮೂಲಿಕೆ; ವಿಡಂಗ. ೧೩, [ವಿಜ್ಞಾನ] ವಸ್ತುಗಳ ಗುಣ ಮಾರ್ಜಿಕು - ೨ ಬೊಸರು ಕೈಗಿರೆದು ನಾಡಿದ ಮಚ್ಚೆ... ವಗ್ಗರಿಸಿದ 
ಮತ್ತು ಧರ್ಮವನ್ನು ತಿಳಿಸುವ ವಿದೈ,-- ಶಾಸ್ತ್ರ: " ರಸಾಯನ ಸಂಬಾರದ ಮಜ್ಜಿಗೆ” (ಹಂಪಿ: ೪0: [ಸಂ. ರಸಾಲಾ] 
ಶಾಸ್ತ್ರ ' ಪರಾ. [ಸಂ.] ್ರದಾದರೂ ರಸದ ಆವಿರ್ಭಾವ ; 

ರಸಾಯನಜ್ಞ (ನ). ರಸಾಯನಶಾಸ್ವ್ರವನ್ನು ಬಲ್ಲವನು : ಇತ್ತೀಚೆಗೆ ರಸಾವೇಶ ಮಣಹಾಲಸ್ಯವೆಡೆ. 
ರಸಾಯನಜ್ಞರು ಹುಟ್ಟಿಕೊಂಡು ಕೃತಕಚಿನ್ನ ತಯಾರಿಸುತ್ತಿರುವರಂತೆ |30. 
(ತೇತುಳೂ- 08). [ಸಂ.] ರ ಉಕ್ತಿಗಳು - ಪ್ರಯೋಗಃಳು 

ರಸಾಯನವಿಜ್ಞಾನ (ನು). “ಮೂಲಧಾತುಗಳು. ಅವು ಸಂಯೋಗ! ವಿಸಿಯಂದು ಇಲ್ಲಿನ ಅಭಿಪಭ್ರಯವಾಗಿದೆ (ಹಕೋಸ: 0೫): '[ಸಂ.] 
ವಾಗುವ ನಿಯಮಗಳು, ಮತ್ತು ಅವು ಬೇರೆ ಬೇರೆ ಸ್ಥಿತಿಗಳಲ್ಲಿ] |ರಸಾಶ್ರಯ (ನು), ೧. ನೀರಿಗೆ ಆಶ್ರಯವಾದುದ್ದು ಪಿ. ಕಾವೈರಸಕ್ಕೆ 
ತೋರಿಸುವ ಚರ್ಯೆಗಳು, ಮೊ. ವಿಷಯಗಳನ್ನು ವಿಚಾರಮಾಡುವ ಆಶ್ರಯ ನನು; ರೆಸಜ್ಜ, ೧, ಪ: ಕ್ಷಿತಿಶಳದಂತೆ ಲಸಾಶ್ರಯನ 


ಮಲ್ಲಿ ತಾನಾಗಿ ಆಸ, 


ಶಾಸ್ತ್ರ" (ಯಂmistry:, ಇಳ) : : ಪೆಸ್ತಿಕೆಗಳು ಭೌತವಿಜ್ಞಾನ, | 8 ಪರ್ಕ್ಕಸು! ತೆ  ವಿಶೀಷಾದ್ವಿತನಂಬರೆದಂತೆ ಸದಾವ್ರತ 
ರಸಾಯನವಿಜ್ಞಾನ . . . ಮೊದಲೂದುವುಗಳಿಗೆ ಸಂಬಂಧಿಸಿದುವು. (8ರತೇ- ಭಂಬುಧಿಯುಂತೆ ಪರಮಗಂಭೀರೆಗುಣಂ (ಸಕಾರ. ೪-43): [೫ಂ.] 
17: ಶು). [ಸಂ.] ರಸಾಸ್ವಾದ (ನಾ). ರಸಾನುಭವವನ್ನು ಹೊಂದುವುದು ; ರಸವನ್ನು 
ರಸಾಯನವಿಜ್ಞಾನಿ (ನಾ). * ರಸಾಯನಜ್ಞ : “ರಸಾಯನವಿಜ್ಞಾನ, ಅನುಭವಿಸುವುದು : ಕಳಗೇಯಂ ಒಗೆಗೋಡ ರೂಪು ಕುಸುಮಾಮೋದಂ 
ಔಷಧವಸ್ತು ವ್ಯಾಪಾರಿ * (0೨min: 9092). [ಸಂ.] ರಸಾಸ್ಕಾದಮಗ್ಗ ಳಮಪ್ಪಂಗೆಜಲಾಗಂ ತಳ್ಳೊಯ್ಕೆ ಪಂಚೇಂದ್ರಿಯಂಗಳೊಳ 
ರಸಾಯನಶಾಸ್ತ್ರ (ನಾ)... ರಸಾಯನವಿಜ್ಞಾನ:  ಭೌಕಶಾಸ್ತ್ರ|4| - : ತಣಿದಂ ಸುಖಾಂಬುನಿಧಿಯೊಳ್‌ (ಕಾ0ತಿಫ್ರ ೬-೦೨೬); ಮುಖಿಮೆಂಡಲಂ 
(೫87819). ರಸಾಯನಶಾಸ್ತ್ರ (ಯೀ) - - - ಖಗೋಳಶಾಸ್ತ್ರ ಶಿಮ್ರೋತ್ರ ಗೀತಾಮೃತರಸಾಸ್ವಾದ[8ಾಕಾ- ರಸಾಕ್ಷರ]ಕ್ಕೆ ತೀವಿರ್ಪ ರತ್ನ 
(೪೦೩೦ಜ)) ಮುಂತಾಧ ಭಾಗಗಳು ಈ ಗೀತಿಯಲ್ಲಿ ಬೇರೆಬೇಬೆಯಾದವು ಖಚಿತಮಾಣಿಕ್ಕ ಕರಂಡಗೆಯಂ ಶಿರ್ದಪ್ರದು (666- ೪-೬೬) ; ಅತ್ಯುತ್ತಮ. 
(೪ಎ: 03) ; ಮೊದಮೊದಲು ಜನರು ರಸಾಯನಶಾಸ್ತ್ರ ಒಂದಿದ್ದರೆ ಕಲಾವಿದ ತನ್ನ ಕೃತಿಯಲ್ಲಿ . .  ರಸಃಸ್ಟ್ರಾದದಲ್ಲಿ ತಲ್ಲೀನವಾಗುವಂತಹ 
ಸಾಕೆಂದು ಭಾವಿಸಿದ್ದರು (ಜಪಕ್ಕೆ. 008)- ೫] ಮನಸ್ಥಿತಿಯನ್ನು ಉಂಟು ಮಾಡಿ ಬಿಡುತ್ತಾನೆ (ಯರ ೭4): 
ರಸಾರುಹ (ನಾ). ಭೂಮಿಯಲ್ಲಿ ಹುಟ್ಟಿದುದು : ಮರ ಗಿಡ!ಆ [ಸಂ.3 


ಮೊದಲಾದ ಸಸ್ಮ : ಮತ್ತೊಂದು ಸುಮಮಿಳಿತೆರಸಾಲರಸಾರುತದ | ರಸಾಳ : " ರಸಾಲ ' ನೋ. 


ರಸಿಕ 


ರಸಿಕ (ಗು). ೧. ಸವಿಯಾದ ; ಮಧುರವಾದ: ಕತೆಗಾರ್ತಿಯರು 
"ಹೆಣ್ಣಿನ ಬಾಳಿನ' ಕಣ್ಣೀರನ್ನು ರಸಿಕದಾಂಪತ್ಯದ ಮಧುರಹಾಸವನ್ನೂ 
೬ * ಚಿತ್ರಿ ಸಬಲ್ಲರು (ಕಾಗಿತ 111, ಮುತ್ನುತಿ) ; ಶಾರೀರಕ ಗುಣಧರ್ಮಗಳು 
ಸ್ಫುಟಗೊಂಡು ರಸಿಕಜೀವನವು ಆರಂಭವಾಗುತ್ತದೆ. (83ರ. 004): ವಿ. ಹಾಸ್ಯ 
ಮನೋಭಾವದ ; ವಿನೋದಸ್ವಭಾವದ : ಗಾದೆಯನ್ನು ರೂಢಿಸಿ 
ದವಳು ಒಬ್ಬ ಕೋಮಲೆಯಾದ ರಸಿಕ ಮುತ್ತಯ್ದೆಯೆ ಆಗಿರಬೇಕು 


(6ನ. ೧೪)- (ನಾ). ೩. ರಸಾನುಭವ ಮಾಡಬಲ್ಲವನು ; 
ಸಜ್ಜ : ರಸಿಕರ್‌ ಬಣ್ಣಿಸೆ ಭಾವಕರ್‌ ಪೊಗಲ? . . . ನಾಟ್ಯಮಂ 


(ತಿತ್ತಫು: ೦೨-೩0) ; ರಸಿಕರೊಟಕ್ಕೆ ಪಿರಿದುಂ ಯೋಗ್ಯಮಾಗಿಯಾ ಬೋನ 
ವೆಸರಂ ತಳಿದುದು. (ಸೂಕರ. 0-೩೦) ; ವಸುಧೇಶಂ ಮನುರಃಜಂ ರೆಸಿಕಂ 
ರಾಜೇಂದ್ರನಮಳಹಮ್ಮಾರನೆನಿಪ್ಪಸದೃಶತರನಾಮಂಗಳ ಪಸರಿಸುಗುಂ 
(೫8೩ರ. ೦-೨೯) ; ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ ರಸಿಕನಲ್ಲ 
ದನ ಬಯಿಮಾತು ಕಿವಿಗೆ ಕೂರ್ದಸಿಯು ಬಡಿದಂತೆ (ಸರ್ವಜ್ಞ. 
ಕಾವ್ಯದೆ ಸವಿಯನ್ನು ಆರಿಖಖವನನು ರಸಿಕ (ಥಂ ೨3೩). ೪. 
ಶೃಂಗಾರದಲ್ಲಿ ಆಸಕ್ತಿಯುಳ್ಳವನು ; ವಿಲಾಸಿ: ಬಿಂಜಾದರವು 
ಡೊಂಕು ಚುಂಬ:ವದು ಡೊಂಕೆ ರಸಿಕಾ ಪೇಳೊ (ಗ0- ೩೨-೦೨) : ರಸಿಕ 
ನೆಂದರೆ ಭೋಗಿಯೆಂದು ಎಲ್ಲರೂ ಬಲ್ಲರು (8೬೫. ೪೫). ೫. ಮರ್ಮ; 
ರಹಸ್ಯ :  ಕಪಾಲವ ಹಿದಿದಾತನ ಕೈಯಲ್ಲಿ ಗಸಣೆಗೊಳಗಾದರು ಆತ್ಮನ 
ರಸಿಕವನಅೌಯದೆ (ಪೋನ: ೩೯-5೪4). [ಸಂ.] 

ರಸಿಕತನ (ನಾ). ೧. ರಸಿಕನಾಗಿರುವಿಕೆ :  ಪಾನಾದಿಗಳನೀಟುತ 
ರಸಿಂತನದಿಂ ಚಪ್ಪಿಣೌವ ದನಿಸೋಜಲು (ಇಸಿ. ೩೩-ಂ3)- ೨. ವಿಷಯ 
ಲಂಪಟತ್ವ : ಮೊದಮೊದಲಿಗೆ ರಸಿಕತನವೂ ಇತ್ತು ಮಾವಯ್ಯನಿಸಿ 
(ತನ್ನೂರು- ೨೦೪)- [ರಸಿಕ 4 -- ತನ] 

ರಸಿಕತೆ (ನಾ)- ಎ ರಸಿಕತನ ೧; ಪೊಸಬಗೆ ಬಗೆ ರಂಜಿಪ ರಸಿಕತೆ ರಸಿಕತೆ 
ಕುಸಿವ ಪಸರಿಸುವ ರೀತಿ ರೀತಿಯಿನೆ ಮೆಚ್ಚದರಾರ್‌ (4೪64. 0-೫) ; 
ಇನ್ನೆನಗೆ ನವಯೌವನಂ ಬಂದು ರಸಿಕತೆಯ ಬುಗ್ಗೆ ಯುಕ್ಕುವುದೊಂದು 
ಅಚ್ಚರಿಯೆ ) (ತಂದ್ರತ. 93-00) ; ರಸಿಕತೆ ಬರಿಯ ವಿಲಾಸವಲ್ಲ. 
ಅದು ಹಿತವೂ ಮಿತವೂ ಆಗಿದ್ದರೆ ಜೀವನಪಥವನ್ನು ಸುಗಮವಾಗಿ 
ಮಾಡುತ್ತದೆ (ಸಂಕ: ೩೬೦). [ಸಂ. ರಸಿಕತಾ] 

ರಸಿಕತ್ವ (ನಾ). - ರಸಿಕತನ ೧; ನಿನ್ನ ಪಾಂಡಿತ್ಯಕೆಲ್ಲಿಂದಮೈತಂದುದೀ 


0೩೫೨) ; 


ರಸಿಕತ್ವಂ ? (ಸರ್ರಸ- ೪-೨೬). [ಸಂ.] 
ರಸಿಕೆ "ಲಸಿಕೆ" ನೋ. 
ರಸಿಗೆ "ಲಸಿಕೆ" ನೋ. 
ರಸಿತ. (ಗು. ೧. ರುಚಿ ನೋಡಿದ; ಸವಿದ. ೨. ಗಿಲೀಟು 


ಮಾಡಿದ. ೩. ಧ್ವನಿ ಮಾಡಿದ; ಕೂಗಿದ: (ನಾ). ೪. ಧ್ವನಿ ; 
ಕೂಗು: ಅನೇಕಾಕಾರವಿಕೃತಾಮರಕುಮಾರಪರಿಪಠನನಟನಮ್ಮದು ಕೂಜತ 
ರಸಿತದರಹಸಿತ « ನಾನಾವಿನೋದಂಗಳೊಳಂ (ಅಂತ್ಯ. ೯. ವ); 
ನೂಪುರಂಗಳೆ ದನಿಯಿಂ ಕುಸುಮೋಪಹಾರದಳಿಗಳ ರಸಿತಂ ದ್ವಿಗುಣಿಸಿತು 
ನೃಪಗೃಹಪ್ರಾಂಗಣದೊಳ್‌ (ಪ್ರಶೃಪು- ೪.೩3): [ಸಂ.] 

ರಸೀತಿ " ರಶೀತಿ' ನೋ. 

ರಸೀದಿ ' ರಶೀತಿ' ನೋ, 

ರಸುಗೆ " ಲಸಿಕೆ ' ನೋ. 

ಶಸುಮಿ, ರಸುಮೆ, ರಸ್ಕೆ (ನಾ). ಕಾಂತಿ ; ಪ್ರಭೆ: ರಸುಮಿ ತೋರಿತು 
ಮೂಡಣಾದ್ರಿಯ ಮೇಲೆ (ಖಣನು- ೨೪). * ರಸುಮಿಸು ' ಪರಾ. 
ರಸುಮೆ : “ರಸುಮೆ- ರಶ್ಮಿ ಇ ಕಿರಣಲೇಖೆ ” (ತದ್ರಕೋ- ೩೪) ; 
ನಸುನಗೆಯ ಚೂಣಿಯಲಿ ವದನದ ರಸುಮೆ ರುಳಪಸ್‌ (ಕವ್ಶಾಭೀ, ೨-೮) ; 


೭೫೮೮ 


ರಸೋತ್ಪತ್ತಿ 


ಎಲ್ಲಿ ನೋಡಿದೊಡಲ್ಲಿ ಮಿಂಚುಬುಳುವಿನೆ ರಸುಮೆ ((ನ್ನುಳಿ. 00-೬ಟಿ ; 
ಸೂರ್ಯನ ರಸುಮೆಗಳು ಮಾಸಿದವು (೧೫8. ೪-0-೩೭). ರಸ್ತೆ ; ಚಂದದಿ 
ಪಂಜನು ಹಿಡಿದು. . . ಚಂದ್ರನ ಕಿರಣ ಪ್ರಜ್ವಲಿಸುವಂದದಿ ರಸ್ಮೆಯಿಂದ 
ಪರ್ಬಿದುದಾಸ್ಥಾನ (815. 3-4): [ 5 ಸಂ. ರಶ್ಮಿ ] 


$ |ರಸುಮಿಸು (ಕ್ರೆ). ಬೆಳಗು ; ಪ್ರಕಾಶಮಾನವಾಗು : ವಜ್ರಸ್ತಂಭಗಳ 


ಕಂಡರಣೆಗಳಲೊಪ್ಪರ್ದ ರಸುಮಿಪ ವಜ್ರಧಾರೆಗಳ. :. ವೈವಾಹಮಂಟಪ 
ವೆಸೆದುದು (ಕೀತುತ, ೭೨೫) ; ಕಡೆಗಣ್ಣ ನೋಟವೆಳನಗೆಯ ಮಿಸುಗು 
ರಸುಮಿಸುವ ಬಟ್ಟದೊಡೆ (ಂರಫು- ೪-೪) ; ರಸುಮಿಪ ರವೆಯದ: 
ಕಂಕಣವಂಗಜವೆಸರಂ ಕಂಠಿಕೆ ರತಿವೆಸರಂ . . . ತಳೆದು (ಡುಗ. ೩-೨೬): 
[ರಸುಮಿ 4 - ಇಸ್ಮು) 

ರಸುಮೆ ` ರಸುಮಿ ` ನೋ. 

ರಸೆ (ನಾ). ೧. ನೆಲ; ಭೂಮಿ ; ಧರೆ: "ಭೂಃ ರಸಾ, 
ಕ್ಷಿತೀ---. ಅಧಾರಾ- ಈ ೩೭ ಭೂಮಿಯ : ಪೆಸರ್‌” (ಕಯು- 
೨೬-0) ; ರಸೆಯಂ ತಾಂ ಶಾಂಕಿ ಕಲ್ಪಾಂತದ ' ಬಜಸಿಡಿಲೆಯ್ತಂದು 
ಪೊಯ್ಯಲ್‌ (ರಂತ: ೬೧೦): ೨. ಅಧೋಲೋಕ ; ಪಾತಾಳ ; 
ಎಳೆ. ರಸೆಯೊಳಟ್ಟುದಂ ಭುಜಬಳದಿಂ: ಮುಸ್ಗೆತ್ತಿದತೆ ವಿಷಯಾಂ 
ಬುಧಿಯೊಳ್‌ . ಮುಲುಗಿರ್ದೆಮ್ಮಯ್ವರುಮಂ ಬಳಿಹರ ಪಿಡಿದೆತ್ತಲೆಂದು 
ಬಂದ್ಗೆ ಬರವಂ (ಕಂಕಣ. ೪-೧೫); ರಸೆಯಿಂ ಕಾಲುಗ್ನಿರುದ್ರಂ ಪೊಳಿಮಡುವ 
ವೊಲ್‌ (ಗರಾಯು. ೭-೬೦)- ೩. ತದುಕಿನ ಗಿಡ ; ಆನೆಬೇಲ: “ಗಜಭಕ್ಷ್ಮಾ- 
ಸುವಹಾ ಸುರಭೀ. ರಸಾ. .  ಹ್ರಾದಿನೀ - ೮ ತದುಕಿನ ಗಿಡದ ಹೆಸರು. 

7 (ಯಿ: ೨೪೦). ೪. [ಗಣಿತ] ಒಂದು ಎಂಬ ಸಂಖ್ಯೆಯ 

ಸಂಕೇತ ; ರಸೆ ಧರೆ ಇಳೆ ರೂಪವೈಕಮೊಂದಲ ನಾಮಂ [CE ೪). 

ರಸೆಯರಸ ಎ ಭೂಮಿಯ ಒಡೆಯ ; ರಾಜ: ರಸೆಯರಸನುಕ್ತಿಯಂ 

ಪಾಲಿಸುವೊಡಾಂ ಚೀರವಸನಂ ಜಟಾಧಾರಿಯೆನಿಸಿ ವನಮಂ. ಪೊಗುವೆ. 
(oman. ೨-೪-೦೪). [ಸಂ. ರಸಾ] 

ರಸಗಳ್ತಲೆ, ರಸಗತ್ತಲೆ (ನಾ). ದಟ್ಟವಾದ ಕತ್ತಲೆ; ಕಗ್ಗತ್ತಲೆ 
ಪೊದಳ್ಳೆ ಪೆರ್ಗಳ್ತೆಲೆ ನಾಲ್ಗೆಸೆಗಳ್ತಲೆ ಪೊಸಗಳ್ತಲೆಯನಿಸಿ ಕೂಡೆ ' ತೀವಿತು 
ತಿಮಿರಂ (105. ೪-ಒ)- ರಸಗತ್ತಲೆ ; ಸಂಕೇತಸ್ಥಲಕ್ಕೆ ಬರಲೊರ್ವ ಜಾರೆ 
ರಸಗತ್ತಲೆಯೊಳವಳನೆರ್ದೆಯನೀಳ್ಕುಳಿಗೊಳ್ವ. ರಸಿಕಜಾರಂ ಬರುತಿರಲೈ. 
(ಕೋಫಿ ೪-೬). ' ಭೂಚ್ಛಾಯ ' ಹೋ. 

[ರಸೆ 4 ಕಳ್ತಲೆ (೬ ಕಟ್ಟಲೆ)] 

ರಸೇಕ್ಷು (ನಾ). ಒಂದು ಬಗೆಯ ಕಬ್ಬು; ರಸದಾಳಿ: ಇಕ್ಷು ಧವಳೇಕ್ಷು 
ಪುಡ್ರೇಕ್ಷು ರಸೇಕ್ಷೆ: (ಏಿಕೇಕೆ. ೨೦೦). [ಸಂ] 

ರಸೇಶ್ವರ (ನಾ). ೧. ಪಾದರಸ ; ಪಾರದ. ೨. ಷಡ್ಜರ್ಶನಗಳಿಗೆ 
ಹೊರತಾದ ಒಂದು ದರ್ಶನ; * ರಸೇಶ್ವರಶೈವ ' ಪರಾ. [ಸಂ.] 

ರಸೇಶ್ವರಶೈವ (ನಾ)- [ಶೈವ] ಶೈವಮತದ ಎಂಟು ಭೇದಗಳಲ್ಲಿ 
ಒಂದಂ : ಶೈವಮತದಲ್ಲಿ ನಾವು ಎಂಟು ಪ್ರಭೇದಗಳನ್ನು ಕಾಣಬಹುದು. 
೧) ದ್ವೈತಪಾಶುಪತ - . - ೬)ನಂದಿಕೇಶ್ವರಶೈವ, ೭) ರಸೇಶ್ವರಶೈವ, 
ಶ) ಕಾಶ್ಮೀರಶೈವ (ಕರರ. ೨೦೦). [Xo] 


46|ರಸೋಕ್ತಿ (ನಾ)- ೧. ರಸಭರಿತವಾದ ನುಡಿ; ಸಾರವತ್ತಾದ ಮಾತು. 


ಪಿ. [ಕಾವ್ಯಮಾ] ರಸಾಲಂಕಾರ ; ವಕ್ರೋಕ್ತಿ ಸ್ವಭಾವೋಕ್ತಿ ರಸೋಕ್ತಿ 
ಪಾಕಲಾಲಿತ್ಯ . . . ನೂತನಮಾಗೆ (೧ಂಳೆ. ೨-೦೦೩ ೫). [ಸಂ.] 
ರಸೋತ್ಪತ್ತಿ (ನಾ): ನವರಸಗಳಲ್ಲಿ ಯಾವುದಾದರೂ ಭಾವದ 
ಉತ್ಪತ್ತಿ, ಆವಿರ್ಭಾವ : ಒದವಿದ ನಾಟಕದೊಳ್‌ ಕಾವ್ಯದೊಳೀಕ್ಷಿಸೆ 
ಪೇಟಲಾದ ಭಾವಾದ್ರಿಯನೊಳ್ಳೊ ದೆವೀಕ್ಷಿಪ ಕೇಳ್ವೆ  ಸಭಾಸದರ್ಗೆ 
ರಸೋತ್ಪತ್ತಿಯೆಂದು ಪೇಟ್ವರ್‌ ಪಿರಿಯರ್‌ (646: 0). [ಸಂ.] 


ರಸೋದ್ದೀಪನ 


ರಸೋದ್ದೀಪನ (ನಾ). ಆನಂದವಾಗುವಿಕೆ ; ಸಂತೋಷವುಂಟಾಗುವಿಕೆ : 
* ರಸೋದ್ದೀಪನಂಗೊಳ್‌ ' ಪರಾ. [ಸಂ.] 

ರಸೋದ್ದೀಪನಂಗೊಳ್‌ (ಕ್ರಿ). ಆನಂದವನ್ನು ಹೊಂದು ; ರಸಾನುಭವ 
ವನ್ನುಪಡೆ : ಈ ಉದ್ಯಾನ ಶೋಭೆಗೆ ರಸೋದ್ಹೀಪನಂಗೊಂಡು ಮೈಮರೆಯ 
ದಿರು (ಕಂಠ್ರತ. ೩೦೪) . [ರಸೋದ್ದೀಪನ 4 ಕೊಳ್‌] 

ರಸೋದ್ರೇಕ (ನಾ). ಆನಂದದ ಹೆಚ್ಚಳ ;: ರಸದ ಉದ್ರೇಕ: 
(catharsis. ಶಾಂಶಿ- 03). [೫0.7 

ರಸೋನಕ (ನಾ). ಬೆಳ್ಳುಳ್ಳಿ : “ ಲಶುನಂ ಗೃಂಜನಸಂಜ್ಞಂ ರಸೋನಕಂ ” 
(tat ೬2-3೬). [ಸಂ.] 

ಶಸೋಪಾಸಕ (ನು). ಕಾವ್ಯರಸಾನಂಭವದ ಉಪಾಸನೆ ಮಾಡುವವನು: 
ರಸಜ್ಞ : ಹುಟ್ಟು ರಸೋಪಾಸಕನಾದ ಆತನು ತನ್ನ ದರ್ಶನವನ್ನು - . - 
ರಸ್ಕವಸ್ತುವನ್ನಾಗಿ ರೂಪಿಸುತ್ತಾನೆ (ಏಠ್ಶಳಾ. ೦೨೦): [ಸಂ.] 

ರಸ್ತಾಳೆ 'ರಸದಾಳಿ ' ನೋ. 

ರಸ್ತು "ರಸದು' ನೋ. 

ರಸ್ತುಬಡು (ಕ್ರಿ). ಸೈನಿಕರಿಗೆ ಆಹಾರವನ್ನು ಸರಬರಾಜು ಮಾಡು; 
ಸೇನೆಗೆ ಧಾನ್ಯವನ್ನು ಕೊಡು : ಅವರ ದಂಡಿಗೆ ರಸ್ತುಬಿಡದಂತೆ ಅಟಕಾವು 
ಮಾಡಿಸಿ (ಹುಹಾರಂ: 1, 5೩) - [ರಸ್ತು (<ಎರಸದು) _. ಬಿಡು] 

ರಸ್ತುಮುಸ್ತೈದೆ (ನಾ). ಆಹಾರಸಾಮಗ್ರಿ : ಜಕೀರಿ ರಸ್ತುಮಸ್ತ್ರೈದೆ 
ಗಳೊಳಪೊಗದಂತು ಕಂಡಿ ಕಣಿವೆ ಪಥುಗಳಂ ಕಟ್ಟಿ ಜೇರುಮುತ್ತಿಗೆಯಂ 
ರಚಿಸಲು (196. ೩-4 5); ರಸ್ತುಮುಸ್ತೈದೆಯು ಇಲ್ಲವಾಗಿ ಬಹಳ ಜನ 
ಮೃತವಾಗಿ ಹೋದರು (ಕೇಂದ್ರ. ೨6). 

[ರಸ್ತು (-೭ರಸದು) 4 ಮುಸ್ತೈದೆ] 

ರಸ್ತೆ (ನಾ): ದಾರಿ; ಮಾರ್ಗ ; ಬೀದಿ: ರಾಜಧಾನಿಯಿಂದ ಆಶ್ರಮದ 
ವರೆಗಿರುವ ರಸ್ತೆಯು ಬಹಳ ದೂರ (ತುಲ್ಕತ- ೦೪) ; ಅಲ್ಲಿಗೆ ರಸ್ತೆ ಇಲ್ಲ 
(sos. ೩೨೩)- 

[+ ಪಾರ. ರುಸ್ತಹ್‌; ಹಿಂ. ರಸ್ತಾ, ರಸ್ತ; ಮರಾ. ರಸ್ತಾ] 

ರಸ್ತೆಸಾರಿಗೆ (ನಾ)- (ರಸ್ತೆಯ ಮೇಲೆ) ಸಾಗಣೆಯ ಸೌಕರ್ಯಕ್ಕಾಗಿ 
ಏರ್ಪಾಡಾಗಿರುವ ವಾಹನವ್ಯವಸ್ಥೆ :  ರಸ್ತೆಸಾರಿಗೆ ಸಂಸ್ಥೆಯ 
ಕೆಲಸಗಾರರು ಸಂಪು ಹೂಡಿದ್ದಾರೆ (648): [ರಸ್ತೆ 4- ಸಾರಿಗೆ] 

ರಸ್ಕೆ " ರಸುಮಿ' ನೋ. 

ರಸ್ಕ (ಗು) ೧. ರಸಭರಿತವಾದ ; ರಸವುಳ್ಳ : ರಸೆಗುಣವೊಂದನ್ನು 
ಹೊರತು ಳವಿಯ ದರ್ಶನಕ್ಕೂ ತಾತ್ತಿ 4ರ ನೀತಿಶಾಸ್ತ್ರಜ್ಞರ ದರ್ಶನಗಳಿಗೂ 
ಇರುವ ಅಂತರವು ಬಹಳ ಕಡಿಮೆ (908- ೪). (ನಾ). ೨. ನೆತ್ತರು; 
ರಕ್ತ [3] 

ರಹ್ಮ (ನಾ). ೧. ಏಕಾಂತಸ್ಮಳ ; ನಿರ್ಜನಪ್ರದೇಶ- ೨. ಏಕಾಂತತೆ. 
೩. ಗುಟ್ಟು; ರಹಸ್ಯ : * ಗುಹ್ಮ ರಹಮುಪಹ್ವರಮದು ರಹಸ್ಯಂ `' 
(ಹಣ: 036-00) ; ಬಹುತಪವ ಕೈಕೊಂಬೆವೆಂಬೊಲು ರಹಕೆ ಸೇರದೆ 
ಮುಳುಗಿದುವು ವಿಸಾನುಗಳು ಕೊಳನೊಳಗೆ (ಗರು: ೪-೬): ೪. ಗುಪ್ತಾ 
ಲೋಚನೆ : ಮಂತ್ರಿಯ ಗೃಹಕೆ ಕಳುಹಿದು ತಂದೆ ಮಕ್ಕಳು ರಹವ 
ಮಾಡಿದರು. (ಕೂರ: ೩-೦-೩): ೫. ಆಶ್ಚರ್ಯ: ಸೋಜಿಗ : 
* ರಹಮೆನಲತ್ಯಾಶ್ಚರ್ಯಂ '' (ಕಾರ- ೩೪) ; ಏನು ನಿನ್ನಂಘವಣೆ ನೀನಾರಾ 
ನರೇಂದ್ರರ ಸೆಅಕಿಯ ಬಿಡುಗಡೆಗೇನನೆಂಬೆನು ರಹವನೆಂದನು (ಕುಪ್ಮಾಸ. 
೨-೬೨) - [ ಸಂ. ರಹಸ*] 

ರಹ್ಮ, ರಹ್ಮಿ (ನಾ). ೧- ತಂತ್ರ; ಉಪಾಯ. ೨. ದಾರಿ; ಮಾರ್ಗ, 
ಹಾದಿ: ನಾಟ್ಯದ ಗೃಹಕೆ ಸೂಚನೆಗೊಟ್ಟು ನಿಮಿಷಕೆ ರಹವ ಮಾಡಿದರವರು 
(ಕುನ್ಮಾಂ, ೪-೬) ; ಹೊಗಳಲದೇಕೆ ನಿಂದಿಸಲೇಕೆ ನಿಮಗೆ ನಾ ಜಗಳವನಿಕ್ಕ 


೭೫೮೯ 


೩5. 


30 


ರಹದಾರಿಚೀಟು 


ಬಂದವನೆ ಮಗಳನು ಕೆಡಿಸಿದನಿಗೆ ರಹವಜಾಯದೆ ದೃಗುಯುಗದೊಳು. 
ಕಿಡಿಯೇಕೆ (ನೋಶತ- ೩4-೨೫) ;: ಜನಗಳ ನೆಮ್ಮದಿಗೆ ಭಂಗವನ್ನುಂಟು 
ಮಾಡುವುದಕ್ಕೆ ಅವಕಾಶಕ್ಕೆ ರಹ ಇಲ್ಲದಂತೆ . . - ತಿಳಿಸುವುದು (ಗ್ರಾಕೂಕ. 
30): ರಹ್ಮಿ: ೨. " ರಹಿಗೆಡು ' ಪರಾ. 
[ + ಅರ. ಪಾರ. ಹಿಂ. ರಾಹ್‌ ; ಮರಾ. ರಹಾ] 

ರಹಟ * ಉಊಾಟ್ಸಿ” ನೋ- 

ರಹಟಘಟಿಕಾನ್ಯಾಯ (ನಾ). [ತರ್ಕಶಾ] ಒಂದು ಬಗೆಯ ನ್ಯಾಯ ; 
ರಾಟೆ ಮತ್ತು ಅದರ ಗಡಿಗೆಗೆ ಸಂಬಂಧಿಸಿದ ನ್ಯಾಯಂ ; ಕ್ರಮವಾಗಿ 
ಪುನರಾವರ್ತನೆಯಾಗುವುದನ್ನು ಸೂಚಿಸುವ ನ್ಯಾಯ ; ಅನುಸಂಧಾ 
ನಂಗಿಡದೈದನೆಯದು ದುಷ್ಠ ಸ್ಲೆಮಮೆನಿಪ್ಪ ಕಾಲಂ ಬಟಕಾಅನೆಯದತಿ 
ದುಷಮಂ ವರ್ತನಮಿಂತೀ ತೆನೆ ರಹೆಟಿಘಟಿಕಾನ್ಯಾಯಂ (ಶಂರಾನತಾ, 0-8೬). 

[ರಹಟ («ಎ ಊಾಟ್ಟ) (ಸಂ, ಘಟಿಕಾ) 4 ನ್ಯಾಯ] 

ರಹಟಘಟೀಯಂತ್ರ (ನಾ). ಬಾವಿಯಿಂದ ನೀರೆತ್ತುವ' ಸಾಧನ ; 
ರಾಟೆ : ರಹಟ್ಟಘಟೀಯಂತ್ರಂಗಳ* ಬಹುವಿಧವಿಭ್ರ ಮದಿನೆಸೆವುವುಸಶಲ್ಯಕ 
ದೊಳ್‌ (ಕತ್ತರಿ: ೨-೩೦): [ರಹಟ (ಇ ಉಟ್ಟ) 4. ಘಟೀಯಂತ್ರ] 

ರಹಣ (ನಾ). ಓಡಿಹೋಗುವುದು ; ಪಲಾಯನ:  ರಕ್ಕಸರಾಯ 
ಭೈರವನಾದನಹಖಾ ಕೈಯ ಮುಜಚ್ಚಿದನೇನ ಹೇಳುವೆ ರಹಣವಾಯ್ತಂದು 
(wn: ೨3-30). 

ರಹಣದಾಕಾರ - ಛದ್ಮವೇಷ; ಮಾರುವೇಷ : ಆ ಮಹಾಸಭೆಯಾ 

ರೆಹಣದಾಕಃರಂಗಳಲಿ ವಿಗ್ರಹಪಲಾಯನನಾಟಕವ ನಿರ್ವಹಿಸಿದಿಂದ್ರಾದಿಗಳು 
(ಉತ್ತರಾ- ೪-63). [Zo] 

ರಹಣಿ (ನಾ)- ೧. ಸಾಲು ; ಸರಣಿ : “ರಹಣಿಯೆನಲ್‌ ಸರಣಿ” (ಉರ. 
೨೦) ; ಗಹಗಹಿಸಿ ನಗೆ ನಗುವ ನಗೆಗಳ ರೆಹಣಿಗಳಿಗೊಳೆಗಾದೆನಲ್ಲಾ (084. 
೨೪-೨೦) ; ಲಹರಿ ಮಸಗಿದುದತ್ತ ಕಾಂತಾಬಹಳಪಾರುವಾರ , . . 
ಗಹಗಹಿಕೆ ಮಿಗೆ ಅಟ್ಟಹಾಸದ ರಹಣಿಗಳೆ (ಕುಠ್ಮಾಳ- ೦೩-0೪) ; ಅಹುದಲೇ 
ವಾಲ್ಮೀಕಿ ಕವಿತೆಯ ರ[ಶಾಕಾ. ವ]ಹಣಿ ಲೇಸೈ (ಊರ. ೦-೨-೦೭). 
೨. ನಟನೆ ; ಅಭಿನಯ : ಹಯಮಂ ತಡೆದ ರಹಣೆ ರಾಯರ ಮುಂದೆ. 
ಹೋಗೆಂದು ದುಪೃತಿಯ ಕುಹಕದಿಂ ಬೈದು (ಕಹಣ: ೦೬-೫೫). 
೩. ಉಪಾಯ ; ತಂತ್ರ: ಕಾಮನ ಮಡಿಮೆಯಿಂದೆ ಪರವಧುವಿನ 
£ ವನು] ರಹಣಿಯಿಂದೆ ತನ್ನ ಬಗೆಗೆ ಬಹವೊಲೆಸಗುವಳು ಸಮರ್ಥದೂತಿ 
(೪ತವ, ೦-೩) - [+ ಮರಾ. ರಹಣೀ; ರಹಾಣೀ] 

ರಹಣಿಕಾಜಿ (ನಾ). ನಟನೆ ಮಾಡುವವನು ; ನಟ : ಗರ್ದಭಗಳಂತೊದೆ 
ದಾಡಿ ರಹಣಿಕಾಅರವೊಲು ಕೆಲೆದು ಮಹಿಷನಂದದಿ ನೋಡಿ ಕುದುರೆವೊ 
ಲ್ಯೂಡುವ ಮಹಿಯ ರೊಟ್ಟಿಗರ ವರ್ತನವೆ (ಭರತ 40-00೨). 

(ರಹಣಿ 4 - ಕುಜ] 

ರಹದಾರಿ (ನಾ). ೧. ಅನುಜ್ಞಾಪತ್ರ ; ಪರವಾನೆ : ಮಡಕೆಯನು ಬಡಿದು 
ಹೊನ್‌ ಕೊಡವ ತೋರುವ ಸಖನೆ ಪಡೆದಿಡೆಯ ರಹದಾರಿಯನು ಹೊನ್ನ 
ಗಣಿಗೆ ? (ಮುಕ. 6೭೪) ; ಪವ್ರಿಚೀನ ಕರ್ಣುಟಕದಲ್ಲಿ ಈಗಿನ ರಹದಾರಿ 
(7895-vor೬)ಗಳನ್ನೂ *ಉಂಡಿಗೆ'ಗಳೆಂದು ಕರೆಯುತ್ತಿದ್ದರು (4406,449)- 
೨. ರಸ್ತೆ ; ಮಾರ್ಗ : ಮೈಸೂರಿಗೆ ಹೋಗಬೇಕಾದ್ವಕ್ಕೆ ಒಳ್ಳೆ ರಹದಾರಿ 
ಮಾಡಿ (ಾಕೇಂತ್ರ - ೦೨೭) ಎಡಬದಿಯ ದೊಡ್ಡಬಯಲನ್ನು ದಾಟಿ ರಹದಾರಿ 
ಗಳಿಂದ ದೂರಹೋಗಿ ಸಣ್ಣದಿನ್ನೆಯೊಂದರ ಮೇಲೆ ಕುಳಿತುಕೊಂಡೆವು 
(ಮುಕ್ತಿ. ೨೫೬). [+ ಪಾರೆ. ಹಿಂ. ರಾಹದಾರೀ ; ಮರಾ, ರಹದಾರೀ ] 

ರಹದಾರಿಚೀಟಿ "ರಹದಾರಿಚೀಟು' ನೋ. 


4 |ರಹದಾರಿಚೀಟು, ರಹದಾರಿಚೀಟಿ (ನಾ). (ಒಂದು ಸ್ಥಳದಿಂದ ಹೊರ 


ಹೋಗಲು ಅಥವಾ ಒಂದು ಸ್ಥಳದ ಒಳಗೆ ಬರಲು ಪಡೆಯ 


ರಹವಾಸಿ 


ಬೇಕಾದ) ಅಪ್ಪಣೆಚೀಟಿ ; ಅನುಮತಿಪತ್ರ : ಮೂಡಸೀಮೆ ಚೋ 
ವಂಥಾ ಜನರಿಗೆ ರಹದಾರಿಚೇಟು ಕೊಡಬೇಕು (ಕಾಕೇಂತ್ರ- ೨೬೦ ) 
ರಹದಾರಿಚೀಟಿ : -ನಗರಬಿಂದ ಯಾರೂ ಮುದ್ರೆ ಒತ್ತಿದ ರತರ 
ಯಿಲ್ಲದೆ. ಹೊರಕ್ಕೆ ಹೊಃಗದಂತೆ ತಡೆಯಲ್ಲಟ್ಟರು (ಛಃ. ೦೩). 
[ ರಹದಾರಿ 4 ಚಿಟ್ಮು ] 

ರಹವಾಸಿ " ರಹಿವಾಸಿ ' ನೋ. 

ರಹಸಿಯ (ನಾ). ಗುಟ್ಟು ನ. ರಹಸ್ಯ: ರೆಹಸಿಯದ ಬುಗ್ಗೆಯದು 
ಚಿಮ್ಮು ತಿಹುದೆಲ್ಲರೊಳು (ಬಕುಳ: ೨೦೩) [5 ಸಂ. ರಹಸ್ಯ] 

ರಹಸ್ಯ (ನಾ). ಗುಟ್ಟು ; ಗೋಪ್ಯ ; ಮರ್ಮ : *ಗುಪ್ಯರಹವಖಪಹ್ಯ 
ರಮದು ರಹಸ್ಯಂ” ( ನುಂಗಣ. 06-00) ; ನಿರ್ಮಳದ ಧರ್ಮಣಸ್ಥಿತಿ 
ರಹಸ್ಮವ ತಿಳುಪಿದವರಾರ್‌ (ತುನ್ಮಾಕ. ೦೭-೦೨); ಇವನ ರಹಸ್ಯವನಿನ,; 
ಮರಿಯಲ್ಲು . . . ಇಂತೆಂದೆನು ನಾನಪನಂ ಕುರಿತು (ಗಶೇಶ- ೯-೨೨೩) - 


[ಸಂ.] | 
ರಹಾಟ ' ಯಾಟ್ಟ ` ನೋ. 
ರಹ್ಮಿ (ನಾ). ೧. ರೀತಿ; ಪ್ರಕಾರ; ಬಗೆ: ``ರಯೆಂದೊಡದೀ [15 
ಪ್ರಕಾರ" (ಉರ. ೩9) ; ತಾರಾಗಣದ ಮಧ್ಯದ ಚಂದ್ರಮನ ಹೊಯ್ದಣ 


ಲೊಳಡಸಿದ ರಾಹುವಿನ ರಹಿಯಾಯ್ತು ನಿಮಿಷದಲಿ (ಕುವ್ಮಾಳ. ೨೫-೨೮) ; 
ವಂದಿಗಳ -ವೈತಾಳಿಕಾಮರವೃಂದ ಸೂಸುವ ಪುಪ್ಪವೃಸ್ಟಿಗಳಿಂದ ದೆಸೆ ಮಘ 
ಮಸೆ ಪರಮೋತ್ಸವದ ರಹಿಗಳಲಿ (0೫: &-&-೩೭)-' ೨. ಸಡಗರ; 
ಸಂಭ್ರಮ ; ಉತ್ಸಾಹ : ರಾಣಿಯರ ರಹಿಯಿಂದ ರಂಟಸಿ ಜುಣಿನಲಿ 
ಬಹೆವರಸ ನಿಮ್ಮಡಿಯಾಣೆಯಿಂದೊಡಬಡಿಸಿದರು. (ಕುವ್ಕಾಲ. ೦೭-೨೩) ; 
ಮೊಳಗಿದವು ಘನಗಂಭೀರಭೇರಿಗಳಭ್ರದಲಿ ನಾರಿಯರ ಪೆಕ್ಕಣದ ಪರಮೋ 
ತ್ನೈವದ ರಹಿ ಮಿಗಲು (೫. 9-00-4೬). | -ಇ ಪ್ರಾ. ರಹ] 

ಕಹ್ಮಿ "ರ್ಮ ' ನೋ. 

ರಹಿಗೆಡು (ಕ್ರಿ): ದಾರಿ ಕಾಣದಾಗು : ದಿಕ್ಕು ತೋರದಂತಾಗು : 
_ಮಹಿಯೊಳ್‌ ಭೂಸುರವೇಷದಿಂದ ಕಲಿಯಲ್‌ ಕರ್ಣಂ ಧನುರ್ವೇದಮಂ 
ರಟಗೆಟ್ಟಂ (ಸೋಮೇಕ- ಆ): ರಹ್ಕಿ ( ೬ ರ್ಕ ) 4 ಕೆಡ್ಮು ) 

ರಹಿತ (ಗು). ೧. ಇಲ್ಲದ. (ನಾ). ೨. ಬಿಡುವಿಕೆ ; ತೃಜಿಸುವಿಕೆ : 
* ನಿಯಮರಹಿತ ' ಪರಾ. (ಸಂ. 

ರಹಿತಾಘ (ನಾ). ಪಾಪವಿಲ್ಲದವನು ; ನಿಷ್ಕಳಂಕ : ಸುಹಿತಾಚಾರನು 
ದಾರಲಾಳ ಮಲಧಾರಿಖ್ಯಾಶನುಮಾಂಕಿತೆ(ಂ] ರಹಿತಾಘಂ ವರಪದ್ಮಸೇನ 
ಮುನಿಪಂ (3938: XX, ೨02-34; 1241): [ಸಂ.] 

ಠಹಿತಾನುಕೊಲೆ (ನಂ). ೧- ಅನುಕೂಲೆಯಲ್ಲದವಳು. ೨. ದಂಡೆ 
ಯನ್ನು ಬಿಟ್ಟು ಹರಿಯುವ ನದಿ. ೧,೨: ಹರನಂತೆ. ಧನದಸಖಿ 
ನವರತ್ನದಂತೆ ಗುಣವಿರಹಿತೆ ಸುರಾಚಾರ್ಯನಂತೆ ಗತಸೌಮ್ಮೆ ಸದ್ವರುಷ 
ಖುತು ನಿಮ್ನಗಾರಯದಂತೆ ರಹಿತಾನುಕೂಲೆ (ಕಂತ್ರ. ೦೦-೩೬). 

[ ಸಂ, ರಹಿತಾನುಕೂಲಾ ] 

ರಹಿತು (ನಾ) - ರದ್ದು ; ವಜಾ: 'ರಹರಿ! ಈ ವರ್ಷ ಕಾಲೇಜಿಗೆ. 

ಹೋಗುವುದನ್ನು ನೀನು ರಹಿತ ಮಾಡಿದಿಯಾ ? (46೫. ೦ಬ) - 


ಏನು ನಃ 


[ಆ Ces] 6. 
ರಹಿವಾಸಿ, ರಹವೂಸಿ (ನಾ). ವಾಸಿಸುವವನು ; ನಿವಾಸಿ: ಅಂಣು 
ರಾಯರಾದರೂ ಅಲ್ಲಿಯ ಮೂಲ ರಹಿವಸಸಿಗಳಲ್ಲ (ನಾಂತೋ, ೪) ; 


ಇಲ್ಲಿಯ ರಹಿವಾಸಿಗಳು ಕನ್ನಡ ಮಾತೃಭಾಷೆಯವರು (ರೇಠಂ- ೩೪)- 
ರಹವಾಸಿ : ನಾವೂ ಪುಣೆಯ ರಹಮಾಸಿಗಳಾಗುತ್ತೇವೆ! (ಸರ. ೩೬). 

[ « ಮರಾ, ರಹಿಮಸೀ 
ರಹಿಸು (ಕ್ರಿ). ಇರು ; ವರ್ತಿಸು ; ಉಂಟಾಗು : ಸೂಳೆಯರೇಕಪುರುಷ 


೬೫೯೧ 


| 
| 
| 


* |ರಹೋಭ್ಯಾಖ್ಯಾನ (ನಾ). [ಜೈನ] ಸತ್ಕಾಣುವ್ರತದ ಐದು ಅತಿಚಾರ 


ರಾಕಡಿ 


ರಲ್ಲಿ ವಿಹುಸುವರೇ ಲೋಕಧರ್ಮದೆ ರಹಣಿ ರಹಿಸುವುದೈಸಲೇ (ಗರ್ಗ. 
೨3-0೪) ; ನಾರದನ ತುಂಬುರನ ಸಂಗೀತ ರಹಿಸೆ ರಂಭಾ ರಮ್ಯನರ್ತನ 
ಕಣ್ಣಿ ಸಿಯೆ ನೀಲಕಂಧರನಲ್ಲಿ ಮೈದೋಜ್‌ದ (ಸಂವತ. ೦೬-೬೭): 

[ರಹ್ಕ 4 - ಇಸ್ಮು] 


ಗಳಲ್ಲಿ ಒಂದು ; ಗಂಡ ಹೆಂಡಿರ ಏಕಾಂತದ ವಿಷಯಗಳನ್ನು 
ಬಹಿರಂಗಪಡಿಸುವುದು : ನಾನಾ ಮಿಥ್ಯೋಪದೇಶಂ ಪುದಿದೊದವಿದ 
ಸಾಕುರಮಂತ್ರಂ ರಹೋವ್ಯಾ [ಭ್ಯಾತ ಖಾನಂ ನ್ಯಾಸಾಪಹಾರಕ್ರಮಮನು 
ಗತಿಯಿಂ. ಕೂಟಲೇಖಕ್ರಿ ಯಾವಿಜ್ಞಾನಂ ಸತ್ಯವ್ರತಕ್ಕಿಂತಿವು ಪರಿವಿಡಿಯಿಂ 
ದಯ್ದತೀಚಾರಮಕ್ಕುಂ (ಸುಳುಮ್ಮಾ ೬-0೪). [ಸಂ.] 

ರಳ "ಅಬ ನೋ. 


|ರಾಉತ " ಾವುತ' ನೋ. 


ರಾಣತ್ತ " ರಾವುತ ' ನೋ. 

ರಾಂಕವ (ಗು). ೧. ರಂಕು ಎಂಬ ಜಿಂಕೆಯ ಕೂದಲಿನಿಂದ ಮಾಡಿದ; 
ಸುಕುವಾರವಿಚಿತ್ರರಾಂಕವಾಸ್ತರಣಂಗಳಿಂದೆಯುಂ . . . ಶೋಭಿಸುವ 
(ಅಂತ: ೨-೦೩-೩೪). (ನಾ). ೨. ರಂಕಂ ಎಂಬ ಜಿಂಕೆಯ ಕೂದಲಿ 
ನಿಂದ ಮಾಡಿದ ವಸ್ತ್ರ: ಕಂಬಳಿ, ಶಾಲು ಮುಂತಾದುವು: "ರಾಂಕವಂ, 
ಮೃಗರೋಮಜಂ-ಮೃಗರೋಮಗಳಿಂದ ಮಾಡಲ್ಪಟ್ಟ ಶ್ರಿ ಶಾಲು... 
ಮುಂತಾದುವುಗಳಿಗೆ ಪೆಸರುಗಳು” (ಸಿದಾ. 303): [ಸಂ.] 

ರಾಂಡಬಾಜ (ನಾ). ವ್ಯಭಿಚಾರ ; ಸೂಳೆಗಾರಿಕೆ; ಹೆಣ್ಣಿನ ಸಹವಾಸಕ್ಕೆ 
'ರಾಂಡಬಾಜ'ವೆಂದೂ ಆಗದವರು ಕರೆಯುವ ವಾಡಿಕೆ (ಶೇಮಂತ, 0೪). 

[ «- ಹಿಂ. ರಂಡೀಬಾಜಿ*ಿ ; ಮರಾ. ರಾಂಡಬಾಜ್‌ ] 

ರಾಂಡಬಾಜತನ (ನಾ). ೬. ರಾಂಡಬಾಜ: ಮನುಷ್ಯ ಕಳವುಮಾಡಿ 
ಬದುಕುತ್ತಾನೆ ; 'ರಾಂಡಬಾಜತನ ಮಾಡಿಯೂ ಮೆರೆಯುತ್ತಾನೆ (೧ೀಕಡ. 
38, a0), [ ರುಂಡಬಾಜ | - ತನ] 

ರಾಕಟಿ ,' ರಾಕಡಿ ' ನೋ. 

ರಾಕಡಿ, ರಾಕಟಿ, ರಾಕುಟಿ, ರಾಕುಡಿ, ರಾಗಟೆ, ರಾಗುಟಿ, ರೇಗಟಿ, 
ರೇಗಟಿ, ರ್ಯಾಕಟಿ, ರ್ಯಾಕಟೆ, ರ್ಯಾಕಡೆ, ರ್ಯಾಗಟೆ (ನಾ). ತಲೆಯಲ್ಲಿ 
ಧರಿಸುವ ಒಂದು ಬಗೆಯ ಅಭರಣ ; ಜಡೆಬಿಲ್ಲೆ ; “ರಾಕಡಿ . . - 
ಹೆಣ್ಣುಮಕ್ಕಳ ತಲೆಯ ಆಭರಣ” (೫ನಕೋ. ೪0). ರಾಕಟಿ ; ಶೃಂಗಾರ 
ವಾದ ಜಡೆಭಂಗಾರ ಹೊಂಗ್ಕುದಿಗೆ ಮುಡಿದ ಭಂಗುರದ ಹರಳಿನ ರಾಕಟಿ 
[೨189* ಗಂಟೆ] (ಪ್ರರಂದ. 0-060-8). ರಾಕಂಟಿ: ಮುತ್ತಿನ ಮೂಗುತಿ 
ಕೆತ್ತಿದ ವಾಲೆಯು ಇತ್ತರಾ ಬುಗುಡಿ ನೆತ್ತಿಗರಳೆಲೆ ಚಿನ್ನದ ರಾಣುಟಿ 
(ಐಾಂಕೀ- ೦-೬೩-೧): ರಾಕುಡಿ : ಸ್ತ್ರೀಪಾತ್ರದವರು. ರಾಣುಡಿ, 
ಚಂದ್ರವಂಕಿ, ಷಡೆ. ಅಡ್ಡಬುಸ ಮರಿಂತಾದ ಹಳೇಆಭರಣಗಳನ್ನು 
ತೊಟ್ಟುಕೊಳ್ಳುತ್ತಾರೆ (68ಕ್ಕ. ೩೦). ರಾಗಟೆ ; ಬಿಚ್ಚೋಲೆ ರಾಗಟೆಗೆಡೆದ 
ಭೋರೆಂದೆಂಬ ನಿಡುನೆರವಿಗಳನೀಕ್ಷಿಸಿದ (ಕಣಣ: ೨-೩೭): ರಾಗುಟಿ : 
ಅಯ್ಕೊಯೆನ್ನಯ - - . ಬುಗುಡಿ ರಾಗುಟಿಯೆ (ಕುಣತ. ೭-೭) ; ಹೆರಳು 
ರಾಗುಟಿ ಚೌರಿ ಗಿಳಿಗಳೆಡಬಲಕ (೫ನಗೀ. ೪). ರೇಗಟಿ ; ರೇಗಟ್ಟ, 
ಕೇದಗೆ - -- ಮೊದಲಾದ ಆಭರಣಗಳು (ಹುಂಕುಂ, ೩9). ರೇಗಟೆ : 
ಕುರುಳು ರೇಗಟಿ ಕರ್ಣಪತ್ರವು ಮೆರೆವ ಕಾಂಚನ ಪೂವ್ಯ ಬೆರಳೊಳಗಿಟ್ಟ; 
ಮುದ್ರಿಕೆ (೫0. ೦೯-೬) - ರ್ಯಾಕಟಿ : ಕುವರಿಯಳಯಸಿತ ಮುಡಿದಲಿಗೆ 
ರ್ಯಾಕಟಿಯನಮರ್ಚೆ (ಕಠಮೋ- 3೪-49). ರ್ಯಾಕಟೆ ; ಮೇಲೆ ರ್ಯಾಕಟೆ 
ಚೌರಿ ಮುಡಿದ ಕುಸುಮವು (0ರಾಕ್ಕ. 00-4) ; ರ್ಯಾಕಟೆ ಚರಿ ಶತಜಡೆ 
ಭಂಗುರವು (ಕುಸೇರೋ- ೦೨೭)- ಧ್ಯಾಕಡೆ : ಹಿಣಿಲು ಹಾಕಿದ ಚೌರಿ 
ರ್ಯಾಕಡೆಯ ಗೊಂಡೆ (106: ೪6-00), ರ್ಯಾಗಟೆ; ಪದ್ಮರಾಗ 


ರಾಕರಿ 


ಮಣಿಯ ರ್ಯಾಗಟೆಯ ಬಿಲ್ಲೆಯಂ ಬಿಗಿದು (3ೌಗಂಧಿ. ೨೦೦-೦೪) ; ಕಾಳಿವ್ಯಾಳ 
ವೇಣಿ ಮ್ಯಾಲೆ ರ್ಯಾಗಟೆಯ ಸಂದು ಕೀಲಿಸಿದ (8ನಮು. ೪೩-೨೪) - 


[ದೇ.॥ ತಮಿ. ರಾಕೃಟಿ, ರಾಕ್ಕಿಟಿ: ರಾಕ್ಕುಟಿ; ತೆಲು. ರುಕಿಡಿ: ರಾಗಿಡಿ,/ 
ಮರಾ. ರಾಖಡೀ] 
ರಾಕರಿ (ನಾ). ಕಲ್ಲುಗುಡ್ಡೆ: ಈ ಒಂದೆ ಹೂವು ಜರ್ಬರಾ: ಮರದ 


ಬುಡದ ರುಕರಿಯಲ್ಲಿ ಮೂಡಿ ಕರಿನಮರ್ತ್ಯದಲ್ಲಿ ನಾಚುತಿರುವ ನಿರ್ಜರಾ 
ಬಿಂಬಾಧರದಪ್ಸರಾ | (6ೇ. 06-08) : ತುಂಡುಜಾತಿ ರಾಕರಿಗಳಲ್ಲಿ 
ಬೆಳೆಸಲು ಉಪಯುಕ್ತವಾಗಿವೆ. (ಕಂಿಕೋ- 1» ೬೩೪). [- ಇ೦. Rockery] 

ರಾಕಾಚಂದ್ರ (ನಾ). ಪೂರ್ಣಚಂದ್ರ; ಹುಣ್ಣಿಮೆಯ ಚಂದ್ರ: 
ತಾರೆಗಳ ಸಮೂಹದೊಂದಿಗೆ ಬರುವ ರಾಕಾಚಂದ್ರನಂತೆ ತರುಣಿರನ್ನೆಯರ 
ಮೊತ್ತದಲಿ ನಾಟಕವಾಲೆಗೆ ಬಂದನು (ಕರ್ಶಾಂ- ೦೬೬)- [ಸಂ.] 

ರಾಕಾಸ " ರಕ್ಕಸ ` ನೋ. 

ರಾಕಾಸಿ " ರಕ್ಕಸಿ ' ನೋ. 

ರಾಕುಟಿ * ರಾಕಡಿ ` ನೋ. 

ರಾಕುಡಿ "ರಾಕಡಿ' ನೋ. 

ರಾಕಿ (ನಾ). ೧. ಪೂರ್ಣಚಂದ್ರನಿರುವ ದಿನ ; ಹುಣ್ಣಿಮೆ: "ಚಂದ್ರಂ 
ನೆಟ್ಟನೆ ನೆಜಕಿದು ಬಿಂಬದಿಂ ಪೂರ್ಣನಾಗೆ ರಾಕಾಖ್ಯೆ ಪೌರ್ಣಮಾಸಿಯದಕ್ಕುಂ`' 
(ತಸ್ತುಕೋ. ೦೬.೪). ೨. ಮೊದಲನೆಯ ಬಾರಿ ಯತುಮತಿಯಾದ 
ವಳು ; ಮೈನೆರೆದ ಹುಡುಗಿ: “ಕನ್ಶಕಿಯಾಗಿ ಮುಟ್ಟವೆಗೊಂಡವಳ 
ರಾಕುಯೆಂಬುದು ” (ಕರಾಯ. 60-449)- [ಸಂ. ರಾಕಾ] 

ರಾಕೆಟ್‌ " ರಾಕೆಟ್ಟು' ನೋ. 

ರಾಕೆಟ್ಟು, ರಾಕೆಟ್‌ (ನಾ). ೧. ಒಳಗಿನ ಮಡ್ಡನ್ನು ಹೊತ್ತಿಸುವುದ 
ರಿಂದ ಮೇಲಕ್ಕೆ ಹಾರಬಲ್ಲ ಲೋಹದ ಅಥವಾ ಕಾಗದದ ಉರುಳಿ 
ಯಾಕಾರದ ಕೋಶ ; ಪಟಾಕಿಯಲ್ಲಿ ಒಂದು ಬಗೆ ; ಆಕಾಶಬಾಣ, 
ರಾಕೆಟ್ಟು (ಸಂಕ: ತತ್ತಿಪಿ. ೭೦) ರಾಕೆಟ್‌: ೨. ಕ್ಷಿಪಣಿ: ಅಮೆ 
ರಿಕನ್ನರು ತಮ್ಮ ಮರಿಚಂದ್ರನನ್ನು ಹಾರಿಸಲು ಜೂಪಿಟರ್‌ ಎಂಬ ರಾಕೆಟ್‌ 
ಉಪಕರಣಗಳನ್ನು ಉಪಯೋಗಿಸಿದರು (ಅಳಾಶ- ೪೭)- [¢- ಇಂ. Rocket] 

ರಾಕೇಂದು (ನಾ). ರಾಕಾಚಂದ್ರ : ಒಪ್ಪುವ ಸುಕುಮಾರಂಗೆ ... 
ರಾಕೇಂದುವವನ ಶ್ರೀಕಾರಕರ್ಣದ . , . ಗೌರೀದೇವಿಯೆಂಬ ತರುಣಿಯಂ. 
ಮದುವೆಯಂ ಮಾಡಿ (ಶಖ್ಮಾರ- ೨-೩೨ ಶ)- [ಸಂ.] 

ರಾಕ್ಷಸ (ಗು.) ೧.ರಕ್ಕಸರಿಗೆ ಸಂಬಂಧಿಸಿದ. ೨. ಬಯಂಕರವಾದ ; 
ಅಮಾನುಷವಾದ : . ." ರಾಕ್ಷಸಮೌನ ' ಪರಾ..ನಾ). 2 ದೇವತೆ. 
ಗಳ ಶತ್ರು; ದೈತ್ಯ; ದನು: ಕ್ರಿಯೆ' ಇಲ್ಲದ ಭಕ್ತ ಮನುಜ 
ಕ್ರಿಯೆ ಇಲ್ಲದ ಜಂಗಮ ರಾಕ್ಷಸ (ನಕರ: 48-4೬) ; ತಮೋಯೋಗ್ಯರಲ್ಲಿ 
ದೈತ್ಯ, ರಾಕ್ಷಸ, ಪಿಶಾಚ: ಮನುಷ್ಯಾಧಮ. ಎಂದು ನಾಲ್ಕು ಪ್ರಕಾರಗಳು 
(೩೦೦೫. ೨6೬). ೪. ನೈಯತ್ಯದಿಕ್ಕಿನ ಆಧಿಪಕಿ; ನೈಖುತಿ ; 
“ ಯಾತು: ಯಾತುಘೂನ ಕ್ರವ್ಯಾತ್‌, ರಾಕ್ಷಸಃ. . . ಕೈಕಸೇಯಃ ಎ 
ಈ ೯ ನೈಯಶಿಯ ಪೆಸರ್‌” (ಕಣದು: ೧೬೬). ೫. ಎಂಟು 
ಬಗೆಯ ವಿವಾಹಗಳಲ್ಲಿ ಒಂದು; ಕನ್ಯೆಯ ಬಂಧುಗಳನ್ನು 
ಸೋಲಿಸಿ, ಬಲಾತ್ಕಾರವಾಗಿ ಅವಳನ್ನು ಕೊಂಡೊಯ್ದು ಮಾಡಿ 
ಕೊಳ್ಳುವ ವಿವಾಹ. ೬. ಅರುವತ್ತು ಸಂವತ್ಸರಗಳಲ್ಲಿ ಐವತ್ತನೆ 
ಯದು: ಪ್ರಭದ ... ರಾಕ್ಷಸ... ಅಕ್ಷಯವೆಂದಜುವತ್ತು ತೆಜನಾಗಿ 
ಹುದು (ನೀ. ೨೬೬). ೭. ಒಂದು ಬಗೆಯ ಕತ್ತಾಳೆ : ಹಂದಿಗಳಿಗೆ 
ರುಚಿಯಾದ ಆಹಾರ ರಾಕ್ಷಸನ (ಕತ್ತಾಳಿ) ಗೆಡ್ಡೆ (ಹರಾ. ೩): [ಸಂ] 

ರಾಕ್ಷಸಗಣ (ನಾ). [ಜ್ಯೋತಿ] ನಕ್ಷತ್ರಗಳ ಮೂರುಗಣಗಳಲ್ಲಿ ಒಂದು ; 
ರಾಕ್ಷಸವರ್ಗಕ್ಕೆ ಸೇರಿದುವೆಂದಂ ಭಾವಿಸಲಾದ ನಕ್ಷತ್ರಗಳ ಗುಂಪು; 


೭೫೯೧ 


ರಾಗ 


£ ಕೃತ್ತಿಕೆ. ಆಶ್ಲೇಷೆ. ಮಖೆ, ಚಿತ್ತೆ. ವಿಶಾಖೆ, ಜೇಷ್ಠ, ಮೂಲ. 

ಧನಿಷ್ಠೆ ಮತ್ತು ಶತಭಿಷೆ ಇವು ಒಂಬತ್ತು ಸೇರಿ ರಾಕ್ಷಸಗಣ : ದೇವ 

ಗಣ ರಾಕ್ಷಸಗಣಂಗಳ್‌ ಕೂಡಿದೊಡೆ ಅಧೆಮಂ (ಊಳಕೋಶ- ೨-೦೬ ಬಳೆ): 

“ದೇವಗಣ ' ಪರಾ. [ಸಂ.] 

5 |ರಾಕ್ಷಸಬಾಳೆ (ನಾ). ಒಂದು ಬಗೆಯ ಬಾಳಿ; ರಕ್ಕಸಬಾಳೆ ; ದೆವ್ವ 
ಬಾಳೆ : ರಾಕ್ಷಸಬಾಳೆಯ ಹೂವಿನ ದಳದಲ್ಲಿರುವ ಕಾಯಿಗಳನ್ನು ಬೇಯಿಸಿ 
(ತೂಶಶಾ- ೪-೬೫ ಅಂ). [ರುಕ್ಷಸ 4 ಬಾಳ್ಳಿ (ನ ಬಾಲ್‌)] 

ರಾಕ್ಷಸಭೇದಿ (ನಾ). ರಾಕ್ಷಸರನ್ನು ನಾಶಪೆಡಿಸಿದವನು ; ವಿಷ್ಣು: 
ರಾಕ್ಷಸಭೇದಿಯಂಗುಷ್ಮಸಂಭವೆ . . . ಪರಮಪಾವನೆಯ ನಿರೀಕ್ಷಣೆಗೆಯ್ದ 
ಮನ್ಮಥನು (ನೋತತ- ೬-೩೨). [ಸಂ. ರಾಕ್ಷಸಭೇದಿರ] 

ರಾಕ್ಷಸಮೌನ (ನಾ). ಭಯಂಕರವಾದ ನಿಶ್ಶಬ್ಧತೆ ; ರಣವೌನ ; 
ಹಿಫೀಸ್ಟೆಸ್‌ ಮತ್ತು ಶಕ್ತಿಯರೊಂದಿಗೆ ಹೊರಡುವವರೆಗೆ ರಾಕ್ಷಸವನೌನ 
ವನ್ನು ಅವಲಂಬಿಸಿ... . ನಿಂತಿರಬೇಕು (೨ದ್ಮಶ್ರ- ೩೬೪1, ರೀ). [ಸಂ.) 

ರಾಕ್ಷಸಸತ್ವ (ನಾ.) [ಕಾಮಾ] ಸ್ತ್ರೀಯರ ಹನ್ನೆರಡು ಬಗೆಯ 
ಸ್ವಭಾವಗಳಲ್ಲಿ ಒಂದು ; ರಾಕ್ಷಸರ ಮನಸ್ಸಿನಂತೆ ಕ್ರೂರವಾಗಿರುವ 
ಮನೆಸ್ಸು : ದೇವಸತ್ವ . - ರಾಕ್ಷಸಸತ್ವ ಕಿನ್ನರಸತ್ವ ಖರಸತ್ವವೆಂಬ 
ದ್ವಾದಶಸತ್ವದ ಸತಿಯರಿಂ (ಏನೀಕ- 0೩) - [೫0.7 

ರಾಕ್ಷಸಾಂಶಕೆ (ನಾ). ೧. ರಾಕ್ಷಸೀ. ಅಂಶವನ್ನು ಪಡೆದವಳು. ೨. ಕ್ರೂರ 
ಳಾದ ಹೆಂಗಸು : ಕರಂ ಕೋಪಮುಂ ಪುಸಿಯನಿಂ ವಿಡಂಬದ ಪಾಟು 
ಗೆಯ್ತನಮುಗ್ರವಿದ್ರೂಪಮಂಂ ೫ ೫ ೫ ಕೃಪೆ ರಾಕ್ಷಸಾಂಶಕೆಯೆಂದಂ 
ನೀನಜಿ್‌ ಧೂರ್ತೆಯಂ (ಕುರತ. ೩-೪)- 1<ಸಂ. ರಾಕ್ಷಸಾಂಶಿಕಾ] 

ರಾಕ್ಷಸಿ (ನಾ). ೧. ರಾಕ್ಷಸರ ಹೆಣ್ಣು; ರಕ್ಕಸಿ: ರಾಕ್ಷಸಿಯೆ ತಿಂಬೆ 
ನೀನೇಳೆಮ್ಮನು (8೫7, ೦೦-೬೦-೪೯);  ನಖಚಯಂ ಮೊರದವೋಲಗು 
ರ್ವಾದುದಾ ಸ್ವೈರರಾಕ್ಷಸಿಗೆ (ಕ್ರೀಣವಾ. 30೪-೪೦3); ಅವಳಿಗೆ ಆಯುಧ 
ಧಾರಿಣಿಯರಾದ ವಿಕೃತರಾಕ್ಷಸಿಯರು ಹಗಲೂ ಇರುಳೂ ' ಕಾವಲಾಗಿದ್ದರು 
(ನಕರಾ- ೪೦). ೨. (ಆಲಂ) ಕ್ರೂರಳಾದ ಹೆಂಗಸು : ದುಷ್ಟೆ : 
ಆ ಮೊಮ್ಮಗನನ್ನು ಹಡೆದ ಮೇನಕಿ,_ಅವರು ಕ್ಷಮಿಸಲಾರದ ರಾಕ್ಷಸಿ 
(46೨8:- 560), ೩. ಒಂದು ಬಗೆಯ ಸಸ್ಯ; ಕರಿಯ ಕಚೋರ ; 
“ರಾಕ್ಷಸೀ, ಚಂಡಾ , . , ಗಣಹಾಸಕಃ -- ೬ ಕರೀಕಚೋರ. ಬಲರಾಕ್ಷಸೀ 
ಗಡ್ಡೆ” (ಸರ್ಕಾ! 090), ೪. [ಸಂಗೀತ] ಒಂದು ರಾಗದ ಹೆಸರು ; 
ನೀಲೋತ್ಸಳಿನಿ - ರಾಕ್ಷಸಿ [೫೫ಂ. ರಕ್ಕಸಿ] . . , ಇಪ್ಪತ್ತೆರಡು 
ಕ್ರಿಯಾಂಗದಿಂದಾದ ರನಿಗಂಗಳು (೧ನೇಕ. ೦೮೪) -  [. ಸಂ. ರಾಕ್ಷಸೀ] 

ರಾಕ್ಷೆ (ನ್ಯಾ: ಕೆಂಪುಬಣ್ಣಕ್ಕಾಗಿ ಉಪಯೋಗಿಸುವ ಒಂದು ಬಗೆಯ 
ಅರಗು ; ಲಾಕ್ಷೆ: “ ಲಾಕ್ಷ.: ರಾಕ್ಷಂ - - . ದ್ರುಮಾಮಯಃ-. ೬ ಎ 
ಅರಗಿನ ಪೆಸರೊಗಳು: ಕೆಂಪರೆಗು”. (ಸ್ಯಾಂ. ೨೦೭)- [ ಸಂ. ರಾಕ್ಷಾ ] 

ರಾಖಿ (ನಾ). ಶ್ರಾವಣಶುದ್ಧಪೌರ್ಣಿಮೆಯಂದು, ಸೋದರತ್ವದ 
ಸಂಕೇತವಾಗಿ ಕೈಗೆ ಕಟ್ಟುವ ರೇಷ್ಮೆಯ ದಾರ; ರಕ್ಷಾಬಂಧ : ಅವರು 
ಯಾವನೊಬ್ಬ ಬಲಾಢ್ಯರಾಜನ ಕಡೆಗೆ "ರಾಖಿ ಯನ್ನು ಕಳಿಸಿ. ಆತನ 
ಸಹಾಯವನ್ನು ಯುಚಿಸುತ್ತಿದ್ದರಂತೆ (ಕಂತಾ- 0): ಆಕೆಯು ರುಜಪುತ್ರರ 
“ರಾಖಿ” ಎಂಬ ಪದ್ಧತಿಯಂತೆ ಹುವನಾಯೂನನ ಸಹೋದರತ್ವವನ್ನು 
ಪಡೆದಿದ್ದಳು (ಕಕ್ಕೋತಿ. ೦೪೦)- [+- ಹಿಂ. ಮರಾ. ರಾಖೀ./ಸಂ. ರಕ್ಷಾ] 

ರಾಗ (ನಾ). ೧. ಬಣ್ಣ; ರಂಗು; ಮೌಕ್ರಿಕ ಉಂಡ ಜಲಕ್ಕೆ ರಾಗ 
ಉಂಟೇ ಅಯ್ಯಾ (ಫೋನು. ೧೩-೪೪). ಪ ಕೆಂಪುಬಣ್ಣ : ತನ್ನ 
ರಾಗಮೆಂ ರಾಗಿಗಳ್ಲೆಲ್ಲಂ ಪೆಚ್ಚುಕೊಟ್ಟಂತೆ ಕೆಂಪು ಪತ್ತುವಿಟ್ಟಾಗಳ್‌ 
(ಪಂಕ: ೪-8೦ 5); ಅಧಿಕತರ ರಾಗದೀಧಿಶಿನಿಧಾನಮೆನಲೆಸಿವ ಚಕ್ರಿಚರಣಾಂ 
ಬುಜವಾ ಮಧುಕೈಟಭಮದಮರ್ದನರುಧಿರಾರುಣಚಕ್ರಿಚರಣವುಿಂ ನೆನೆಯಿ 


ರಾಗಂಗೆಡು 


ನಡೆದ: 


ಸುಗುರ (ಕಾರಂಪೂ. ೨೭); ಎಸೆವಲತಗೆಯಿಂ ಪೊರೆದ ಮೆಲ್ಲಡಿಯ 


ಬೆಡಂಗಿನೊಂದು ಭಾವದಿಂ ನೆಲೆವಟಿಯ. ಕಲ್ಲಳ್ಳಿ ರಾಗಮನೊಡರ್ಚಿಯುಂ 
(ರೊಕ್ಕ ೩.೯): ೩. ಒಲುಮೆ ; ಅನುರಾಗ ; ಆಸಕ್ತಿ : ಬಾಳರವಿ 
೬ ಸತಿ ಕಂಡೊಸೆದಳ್‌ 
ರಾಗವೇ ಮೂಡಲು ಯೋಗವೇ 
ಬಡಗಲು ರೋಗವದು ಶುದ್ಧ ಪಡುವಲು ತೆಂಕಲು ಭೋಗದ ಬೀಡು 


ತನ್ನಯ ಸೋಗಿಲ ಮೇಗೆ ರಾಗದಿಂ ಪೊಡರ್ವುದಂ- - 
ನಿಶಾಂತದೊಳ್‌ (ಕುಶಣ- ೦-೦೪೦); 


(ಸರ್ಕಕ್ನಿ- ೦೬೦) ೪. ಹಿಗ್ಗು; ಸಂತೋಷೆ : ಅಜದೆಅಕವಟ್ಟು ರಾಗದ 


ತವರ್ಮ್ಮನೆ (ಏಳ: 1೪, ಶುಂಸೂ- ೦೩೬-೪೩; 112) ; ಲೋಕಪಿತನೊಲ್ಹು 


ಚತುರ್ಮುಖನೀಗೆ ರಾಗಮಂ (8ಗ2, 0-೨). ೫, ಚೆಲುವು; ಸೊಬಗು. 
೬. ವೀರ್ಯ; "ರೇ ಸ್ಪ: ಅಾಗಮೆಂಬುದು ರೇತಸ್ಸಿಗೆ ಪೆಸರು 
(min. ೨೪೨). 


ರೀತಿಯಲ್ಲಿ ಸ್ವರಗಳು ಮೇಳೈಸಿದರೆ ರಾಗವಾಗುತ್ತದೆ. ರಂಜನೆಯನ್ನುಂಟು 
ಮಾಡುವುದು ರಾಗದ ಗುಣ (ಸಂಗಂ: 3೨) ; 
ರಾಗ. ಸೂರ್ಯ ಮೂಡುವ ಮೊದಲು . . . ಹಾಡಿದರೆ ಆ ರಾಗ 
ಸಿದ್ಧಿಸುತ್ತದೆ. (ಕಕ. 090). ೮. [ಶೈವ] 
ಮೂವತ್ತಾರು ತತ್ತ್ವಗಳಲ್ಲಿ ಒಂದು: ಶಿವಶಕ್ತಿ... ವಿದ್ಕಾ- 
ರುಗ, ನಿಯತಿ ಮಯ (ಇವು ಶೈವಾಗಮದಲ್ಲಿರುವ ತತ್ವ 
ಸಂದೋಹಗಳು) (ಕಾಕರ. ೬೩ ಅಂಕ). 
ರಾಗತೆಗೆ ಎ ೧. (ಆಲಂ) ಅಳು ; ರೋದಿಸು : ಆ ಮಗು ರಾಗತೆಗೆ 
ಯಿತು ಅಂದರೆ ಅದು ನಿಲ್ಲಿಸುವುದಿಲ್ಲ (6). ೨. ಅಪಸ್ವರ ನುಡಿ; 
ಅಪಶಕುನ ಹೇಳು : ಒಳ್ಳೆಯದಕ್ಕೆ ನೀನು ರಾಗತೆಗೆಯಬೇಡ, ಸುಮ್ಮ 
ನಿರು. (ಕ), ೩. ನೆವ ತೆಗೆ ; ತಕರಾರು ಮಾಡು : ಗಂಡಿನವರು 
ಒಪ್ಪಿಗೆ ಕೊಡದೆ ರಾಗತೆಗೆದರು (620). [ಸಂ.] 
ರಾಗಂಗೆಡು, ರಾಗಗೆಡು (ಕ್ರಿ). ೧. ಪ್ರೀತಿಯಿಲ್ಲವಾಗು ; ಆಸಕ್ತಿ 
ಯಿಲ್ಲವಾಗು : ಮನದೊಳ್‌ ರಾಗಂಗೆಟ್ಟು ಕೆಲಂಬರ್‌ ಮೂಗಂ ಮುಚ್ಚಿ 
ರ್ದರ್‌ (ಕರನ್ನು: ೪-0). ರಾಗಗೆಡು : ೨. ಸಂತೋಷವಿಲ್ಲ 
ವಾಗು : ಬಳಿಕ ಮರಳಿದು ರಾಗಗೆಟ್ಟಾ ಲಲನೆಯರು ಗೋಕುಲಕಿ ಪರಿ 
ಜನವುಲಿಯಲಾ ನಿತ್ಕಾತ್ಮರಾಮರು ನಡೆದರುರವಣಿಸಿ (ಸಗ. ೧೦-೩೪-೩೦). 
[ರಾಗ ೬ ಕೆಡು] 
ರಾಗಂಬೆಳು (ಕ್ರಿ). ಪ್ರೀತಿಯನ್ನು ಹೊಂದು ; ಒಲುಮೆಯನ್ನು 
ತಾಳು : ಮುನ್ನ ಮತಣ್ಯಕ್ಕೆ ಇಂದುವೌೌಳಿಯ ಬೆಸನದಿಂದವೆ ಬಂದ 
ನಂದೀಶನು ಹೃದಯದೊಳೆದುಂದರಾಗಂಬೆತ್ತು ಕಾನೆಯ್ತುಪ್ಪ ಬರವಂಗೆ 
(a: 2-೩೬), [ರಾಗ 4 ಪೆಳ್ಬು] 
ರಾಗಂಬೊರೆ (ಕ್ರಿ). ಬಣ್ಣದಿಂದ ಲೇಪಿತವಾಗು ; ವರ್ಣಮಯ 
ವಾಗು : ರಾಜಕಂ ಬೇಗಮೆಜಗೆ ತನ್ಮೆಣಿಮಕ. ಣೆಗಳಿಂ ಧರೆ ರಾಗಂ 
ಬೊರೆದಂತೆಸೆದತ್ತು ರಾಜಭವನಾಂಗಣದೊಳ್‌ (ಶಿಂತಿಫು. ೩-೧೧೩) - 
[ರಾಗ ೬ ಪೊರೈ] 
ರಾಗಗೆಡು " ರಾಗಂಗೆಡು ` 
ರಾಗಟೆ ' ರಾಕಡಿ ' ನೋ. 
ರಾಗಧರ (ನಾ). ಒಂದು ಬಗೆಯ ಪಕ್ಷಿ : ಟಿಟ್ಟಿಭ ಕುಕಿಲಿ ತುಲುವೆಗಣ್ಣಂ 
ಹಂಸೆ ರಾಗಧರನೆಂಬ ಪಕ್ಷಿಗಳ ದನಿಯಿಂ' ಕರೆಯಲು (ಜಕಾ- ೩-೪೨), [?] 
ರಾಗಮಾಲಿಕೆ (ನಾ). ೧. ಒಂದು ಬಗೆಯ ವಾದ್ಯ ; "ಮೌತ್‌ ಆರ್ಗನ್‌' 
ಎಂಬ ವಾದ್ಯ. ೨. [ಸಂಗೀತ] ಒಂದು ಕೀರ್ತನೆಯ ಹಲವು ಚರಣ 
ಗಳಿಗೆ ಬೇರೆಬೇರೆ ರಾಗಗಳನ್ನು ಅಳವಡಿಸಿ ಹಾಡುವ ಒಂದು 
ಪ್ರಕಾರ : ಒಂದು ಪಲ್ಲವಿಯನ್ನು ರಾಗಮಾಲಿಕೆಯಲ್ಲಿ ಕಟ್ಟುವುದು ಸಾಧ್ಯ 


ನೊ। 
ನೋ. 


೭೫೯೨ 


ನಡೆಯ 


೭. [ಸಂಗೀತ] ಇಂಪಾಗುವಂತೆ ಹೊಂದಿಸಿದ 
ಸ್ವರಗಳ ಮೇಳೈಕೆ : ಶ್ರೋತೃವಿನ ಮನಸ್ಸಿಗೆ ರಂಜನೆಯುಂಟಾಗುವ |. 


ಭೈರವಿ ಪೂರ್ವಯಾಮದ 


ಶೈವಾಗಮದ 


ರಾಗಾವಿಲ 


(ಸಂಗೀತ. ೩೯) ; ಇವುಗಳಲ್ಲಿ ಒಂದೊಂದು ಭಾಗವೂ ಪ್ರಶ್ಯೇಕರಾಗಗಳಲ್ಲಿ 
ಹಾಡಲ್ಪಡಲು ಬ್ರಾರಂಭವಾಗಿ ರಾಗಮಾಲಿಕೆಯೇ ಆಯಿತು (ಸಂಗೀತಂ- 
೭೭). [ಸಂ, ರಾಗಮೂಲಿಕ] 

ರಾಗಮಾಲಿನಿ (ನು). ಒಂದು ಬಗೆಯ ತಂತೀವಾದ್ಯ ; ವಿಶಂಚಿಕೆ, . . 
ರಾಗಮಾಲಿನಿ . , , ಮೂವತ್ತುಮೂಟು ತಂಶೀವಾದ್ಯಂಗಳು (ವಿವೇಕ. 

[ಸಂ. ರಾಗಮಾಲಿನೀ] 

ರಾಗರಸ (ನಾ). ಪ್ರೇಮಾನುರಾಗ ; ಪ್ರಣಯಾಭಿಲಾಷೆ ; ಶ್ರೀಗೆ 
ಕುಳಸದನಮೆನೆ ತೊಳಪ ಮಣಿಭದನದೊಳ್‌ ರಾಗರಸಮೊದವೆ ಸರಸಿರುಹ 
ಸಮವದನದೊಳ್‌ (60. ೭-೨೭ ರಗಳಿ). [Ao.] 

ರಾಗರಸಿಕ (ನಾ). ಪ್ರೀತಿಯಲ್ಲಿ ಅಸಕ್ತನಾದವನು ; ರಸಜ್ಞ ; ಅನ್ನದ 
ಸಮಸ್ಯೆಯನ್ನು ಬಿಡಿಸಿದವ ರಾಗರಸಿಕನಾಗಬಲ್ಲ (ಸಮ, ೩೦೬): [ಸಂ,] 

ರಾಗವಿಡಿ (ಕ್ರಿ)- ಬಣ್ಣವೇರು ; ಕಾಂತಿಗೂಡು ; ಸೋಗೆದುಟುಬಿನ 
ಶೃಂಗಾರದಾಭರಣದ ರಾಗವಿಡಿದ ತನುಲತೆಯ ಪೂಗಣೆಯ ಮಸೆದಲಗಿ 
ನಂತೆಸೆದಳು (ಕಾತು. ೨೦-೬೪). [ರಾಗ -(- a] 

ಠಾಗಾಂಧತೆ (ನಾ). ಮೋಹದಿಂದ ಮುಂದನ್ನು ಕಾಣದಿರುವಿಕೆ : 
ವ್ಯಾಮೋಹದಿಂದ ವಿವೇಕರಹಿತವಾಗಿರೆವಿಕೆ ; ಸಾಂಸಾರಿಕವಿಳಿಂಸಂ 
-* ಶಾಶ್ವತಮೆಂದೆ ಬಗೆದು ರಾಗಾಂಧತೆಯಿಂ ಗತಿಗಿಡುವರೇಂ ವಿಚಿತ್ರಮೊ 
ಕರ್ಮಂ (ಶಂದ್ರಶ್ರ. 9-೩೨)- ಸೆಂ. ರಾಗಾಂಧತಾ] 

ರಾಗಾಧರೆ (ನಾ) . ಕೆಂಪಾದ ತುಟಿಯುಳೈವಳು ; ಬಿಂಬಾಧರೆ ; 
ಪಾಡುವ ರಾಗಾಧರೆಯರ ರಾಗರಸಪೂರಂ ಮೇರೆದಬ್ಬ ಮೇಲ್ವರಿಯೆ 
(mate: ೦೩-೫೩ ಐ). [ಸಂ. ರಾಗಾಧರಾ] 

ರಾಗಾಲಾಪನ (ನಾ), [ಸಂಗೀತ] ನಿರ್ದಿಷ್ಟರಾಗವನ್ನು ಸಾಹಿತ್ಯ 
ವಿಲ್ಲದೆ ವಿಸ್ತಾರವಾಗಿ ಹಾಡುವುದು : ರಾಗಾಲಾಪನಲಾಲಸೂಂ ನವ 
ನವೋತ್ಸುಲ್ಲಾನನಾಂಭೋರುಪಂ (596: ೪-0೩೦) ; ರಾಗಾಲಾಪನಪದ್ಧತಿ 
ಯಲ್ಲಿ ಎರಡು ಕ್ರಮ--೧. ಅಕ್ಷಿಪ್ತಕ್ರಮ, ೨. .ರಾಗವರ್ಧಿನಿ ಕ್ರಮ 
(ಸಂಗೀರ9- 3). [ಸಂ.] 

ರಾಗಾಲಾಪನೆ (ನಾ). - ರಾಗಾಲಾಪನ :, ಮಹಾವೈದ್ಯನಾಥಅಯ್ಕರ್‌ 
ಅವರು ತಮ್ಮ ಏಳನೆಯ ವಯಸ್ಸಿನಲ್ಲಿಯೇ ರಾಗಾಲಾಪನ ಮತ್ತು ಪಲ್ಲವಿ 
ಯನು ಹಾಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದರು (4೧: ೩). 

[ ಸಂ, ರಾಗಾಲಾಪನ ] 

ರಾಗಾವಲಂಬ (ನಾ). ರಾಗದ್ವೇಷಗಳಿಗೆ ಒಳಗಾದವನು; ವಿಷಯಾಸಕ್ತ: 
ನೀವು ಸುಹೃದೆಯರಿಂದು ದುರ್ಜನರಾವು ನೀವ್ಲೀರಾಗಿಗಳು ರಾಗಾವಲಂಬರಂ 
ನಾವಲೇ (ಕುವ್ಯಾಸ- ೦೩-೩೬). [ಸಂ.]. 

ರಾಗಾವಳಿ (ನಾ): ಒಂದು ಬಗೆಯ ಕೆಂಪುಬಣ್ಣದ ಬಟ್ಟೆ ; ಪೊಪ್ಪುಳಿಯು 
ತಿಗುಳಿ ರಾಗಾವಳಿಯ ರತ್ನಾವಳೀಧಾವಳ್ಳ ದಿವ್ಯತಾರಾವಳಿಯ ಗಗನ 
ಮಾಲಾವಳಿಯ ಮಿರುಪ ನೇತ್ರಾವಳಿಯ ಮುಖ್ಯನಾನಃುವಿಧದ ಸೀರೆಗಳ 

ಎ ಬೇ 


ಲ 


sat). 


1 


35 


ನಿತ ತಗದು (ನನನೋ: ೦೭-೬೦): 
[ರಾಗ 4 ಪಳ್ಳಿ (ಇಪಟ್ಕಿ) ] 

ಠಾಗಾವಿಲ, ರಾಗಾವಿಳ (ಗು). ೧. ಕೆಂಪುಬಣ್ಣದಿಂದ ಕೂಡಿದ. ೨, 
ಮೋಹದಿಂದ ಮಲಿನವಾದ ; ಅತಿಯಾದ ಮೋಹಕ್ಕೆ ಒಳಗಾದ ; 
ಯೋಗಂ ಮೂಗಾವುದವೆನೆ ರಾಗಾವಿಲಚಿತ್ತರಾಗಿ ಕುತ್ತದ ಬೇರಂ ನೀಗಲ್ಕರಿ 
ಯದರುಂ ನಿಜಠೋಗಕ್ಕೌ ಷಧಮನೀತನೆಡೆಯೊಳ* ಪಡೆವರ್‌ (ನತ್ತನಂ. ೬೦). 
(ನಾ). ೩. ಕೆಂಪುಬಣ್ಣದಿಂದ .ಕೂಡಿದವನು. ೪. ಮೋಹದಿಂದ 
ಮಲಿನವಾದುದು ; ಅತಿಮೋಹಕ್ಕೆ ಒಳಗಾದುದು : ರಾಗದ್ವೇಷ 
ನಿಬಂಧಮಪ್ಪ ಕೃತಿಯಂ ನಿರ್ಬಂಧದಿಂ ಬಂಧಮಿಂಬಾಗರ್ಥಂ ಫೊಸತಾಗೆ 
ಪೇಟ್ಮಿಖಿಲಮಂ ರಾಗಾವಿಲಂ[ಕಾಳಾಂ.9ಂ] ಮಾಟ್ಟ ವಿದ್ಯುಗರ್ವಗ್ರಹ 


40 


ರಾಗಾವಿಳ 


ಪಂಡಿತರ (ಕಣವೂ: ೦-೬). ೫. ಮೋಹಕ್ಕೆ ಒಳೆಗಾದ ವ್ಯಕ್ತಿ ಸ 
ಮೋಹದಲ್ಲಿ ತೊಡಕಿಕೊಂಡವನಂ : . ರಾಗಾವಿಲ[ಕಾ೫೦-೪]ರಾಪದ್ಧತ 
ರಾಗದರಾರೆಂದು ' ದಶ 2ುುಬಿಂಗಣೌ ಕವವೋಲ್‌.. ಆಗಸದಿನಪರಸಂಧ್ಯಾ 
ರಾಗಾವಿಲ[೫ಕಂ. 9]ನರ್ಕನಪರವಾರಿಧಿಗಿಬಳದಂ/ (ತಂಂತಿತಾ. -೦66)- 
ರಾಗಾವಿಳ ; ೩, ೫ ; ಸತತಂ ರಾಗಾವಿಳಂ ಪೀಡಿತಕುವಲಯನುನ್ಮಾರ್ಗ 
ಸಂಸಕ್ತನುನ್ಮೂ ಲಿತನಾರ್ವೃತ್ವೆಂ ಸಮರ್ದರ್ಶನರುಚಿ 
ತಾನಿನಿಪ್ಪಾ ಕ್ಷಿತಿಪಂಗೆ (ತಂವ್ರಫ, ೨-೪೫). [ಸಂ.], | 
ರಾಗಾವಿಳ ' ರಾಗಾವಿಲ' ನೋ. | 
ಠಾಗಿ,, ರಾಘ (ನಾ). ಒಂದು ಬಗೆಯ: ಏಕದಳಧಾನ್ಯ : “ಧೂಳಿಕಂ| 
ರುಗಿಯದು” (ಮಂಗಣ ೧೦೦-೪): ವೆರಕೋಷ್ಮೆರಾಮತಂಗಳನರೆದೊಂದಾ|10 
ಗಿರಲು ಪಾಲೊಳೀವುದು ಮತ್ತಂ ಪರಿಹರಪೆದಾಕ್ಷಣಂ ತಾಂ ಧರೆಯೊಳ್‌ 
ರಾಗಿಯ ವಿಷಂಗಳಂ (೧65. ೨-08೬) ; ರಾಗಿ ತಂದಿರ್ಯಾ ಭಿಕ್ಷಕೆ ರಾಗಿ 
ತಂದಿರ್ಯಾ (ಪೃಕಂರ- 0-೭೯ ಕಣ) : ರಾಗಿಯನು ಉಯುವ ನಿರೋಗಿ| | 
ಎಂದೆನಿಸುವನು ರಾಗಿಯು ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆದಿಹುದು) 
(ನ ೨033): ರಾಘ: ವ್ಯವಸಾಯವ ಮಾಡಿ ರಾಯ ಬಿತ್ತುವ 
ಹೊಲ (2೪, ೦೪೩೪, ಫೆಂಗನೊರು. ೦೫೬-೦೦ ; 1419). 
ರಾಗಿಬೀಸು ಇ. ೧. ರಾಗಿಯನ್ನು ಬೀಸಿ ಹಿಟ್ಟು ಮಾಡು : 
ಬೀಸುವಾಗ, ಗದ್ದೆ ನಾಟಿಮಾಡುವಾಗ , . . ಹಾಡುವ ಹಾಡುಗಳೆಲ್ಲಾ 
ಅವಳು ಕಲಿತವುಗಳೇ (ನನ್ನೂರು. ೨೫) ; ರಾಮರಾಜ್ಯವಾದರೂ ರಾಗಿ 
ಬೀಸುವುದು ತಪ್ಪಲಿಲ್ಲ (ಗಾರ). ೨. (ಆಲಂ) ಅನುಭವ ಪಡೆ: ಪಕ್ವ |: 
ಗೊಳ್ಳು : ನೀನಿನ್ನೂ ಒಹಳ ರಾಗಿಬೀಸಬೇಕು (ರೂಂ). ರಾಗಿಮ? ಇ | 
ರಾಗಿಯಿಂದ ತಯಾರಿಸುವ ಮಸಿ:--ಶಾಯಿ : ರಾಗಿಯನ್ನು ಹುರಿದು | 
ಸೀಯಿಸಿ ಪುಡಿಮಾಡಿ ನೀರಿನಲ್ಲಿ ಕಲಸಿ ಅದಕ್ಕೆ ಗೋಂದನ್ನೂ ಸಕ್ಕರೆಯನ್ನೂ 
ಅಂಟಿಗಾಗಿ ಸ್ವಲ್ಪ ಮಿಶ್ರಮಾಡಿ ಅದನ್ನು ಬರವಣಿಗೆಗೆ ಉಪಯೋಗಿಸುತ್ತಿ | 
ವ್ವರು, ಇದಕ್ಕೆ ರಾಗಿಮಸಿ ಎಂದು ಹೆಸರು (ಕನ್ನಸಂ- *. ರಾಗಿ 
ಮುದ್ದೆ ಇ ರಾಗಿಯ ಹಿಟ್ಟನ್ನು ಬೇಯಿಸಿ ಮಾಡುವ ಮುದ್ದೆ :| 
ಹಿಟ್ಟು : ರಾಗಿಮುದ್ದೆ ಮೈಗೆ ತುಂಬ ಪುಸ್ಟಿಯನ್ನು ಕೊಡುವ | | 
ಆಹಾರ (ಕೊಂ). ರಾಗಿಯ ಪದ - ರಾಗಿ ಮುಂತಾದುವನ್ನು ರಾಗಿ! | 
ಕಲ್ಲಿನಲ್ಲಿ ಬೀಸುವಾಗ ಹುಡುವ ಹಾಡ ಮುಂಗ್ಳೊಳಿ | 
ತೆಂದರೆ ನನ್ನೂರಿನ ಎಲ್ಲಿ ಜುನೆಗಳಲ್ಲಿಯೂ ರಾಗಿಕಲ್ಲಿನ ಶ್ರತಿಯೊಡನೆ || 
ಸೇರಿ ಕೇಳಿಬರುವ ರಾಗಿಯ ಪದಗಳು (ನನ್ಕೂಕು. ೨೦). ರಾಗಿರೊಟ್ಟಿ 
ರಾಗಿಯ ಹಿಟ್ಟಿನಿಂದ ತಯಾರಿಸುವ ರೊಟ್ಟಿ : ರಾಗಿಹಿಟ್ಟು, ರಾಗಿ 
ರೊಟ್ಟಿ, ರಾಗಿದೋಸೆ ಇತ್ಯಾದಿ , . . ಊಟಿ ಮಾಡುವುದರಿಂದ ದೇಹಕ್ಕೆ | 
ಕ್ಯಾಲ್ಸಿಯಂ ದೊರಕುತ್ತದೆ (ಕ್ಮ. ೨೦) ; ಹೆಂಗಸರು ರಾಗಿರೊಟ್ಟಿಗಳನ್ನು 
ತಟ್ಟಿ ಚಟ್ಟಿ ಅರೆದುಹಾಕಿ ಬುತ್ತಿ ಕಟ್ಟಿಕೊಡುವರು (ಹುಟ್ಮಿಹ, 9೯: ರಾಗಿ 
ಹಿಟ್ಟು ಎ ೧. ರಾಗಿಯನ್ನು ಬೀಸಿದಾಗ ಬರುವ ಪೆಡಿ,- ಹಿಟ್ಟು 
£ನೆಯಲ್ಲಿ ರಾಗಿಹಿಟ್ಟು ಮುಗಿದಿದೆ (6). ೨. - ರಾಗಿಮುದ್ದೆ. 
ರಾಗಿಹಿಟ್ಟು, ರಾಗಿರೊಟ್ಟಿ, ರಾಗಿದೋಸೆ ಇತ್ಯಾದಿ. -- ಹ 
ವುದರಿಂದ ದೇಹಕ್ಕೆ ಕ್ಯಾಲ್ಸಿಯಂ ದೊರಕುತ್ತದೆ (ಗೃಹಂ. 3೦)- 
[ದೇ-॥ ತಮಿ. ಇರಾಕಿ; ಮಲ. ರಾಗಿ: ಆಯಿ ; ತುಳು. 
ರಾಗಿ; ಕೊಡ. ಎರಿ./ ಸಂ. ರಾಗಾ, ರಾಗೀ ] 
ರಾಗಿ (ನಂ). ೧. ಬಣ್ಣವುಳ್ಳುದು ; ರಾಗಯುಕ್ತವಾದುದು. 
೨. ಕೆಂಪುಬಣ್ಣ. ಸಿ ಬಣ್ಣಹಾಕುವಿಕೆ ನ ಚಿತ್ರಬಿಡಿಸುವಿಕೆ. ೪. ರಾಗೋ 
ದ್ರೇಕವನ್ನು “ಹೊಂದಿರುವಿಕೆ.: ೫. ಸಂತೋಷವನ್ನು ಕೊಡುವಂತ 
ಹುದು. ೬. ಅತಿಯಾಗಿ ಮೋಹಗೊಳ್ಳುವಿಕೆ. - ಇಚ್ಛಿಸುವಿಕೆ. | 4 


ಖರದಂಡಪ್ರಿಯಂ।| 


15 


ರಾಗಿ 


ಬೀ 


ಬೀ ಕೂಗಿ! 


35 


ತೆಲು. | 40 


೭೫೯೩ 


(ರಾಗೋಪಗೂಢಕ (ನಾ). [ಕಾಮಶಾ] ಒಂದು ಬಗೆಯ 


ಅಗಳ್‌ ತನ್ನ ರಾಗಮಂ ರಾಗಿನಳ್ಗೆ. 
ವಿಟ್ಟಾಗಳ್‌ (ಶುಶಳಾ. 9-30 ನ); 


ಸಂಗಮನ 


ಲಂ ಪಚ್ಚುಕೊಟ್ಟಂತೆ ಕೆಂಪು ಪತ್ತು 
ಬಂದನೇೆಂತೆಂತಕ್ಕೆ ಅಗಲಲಾಜಿದೆ ರಾಗಿ 
ಕರುಣವೇ ತನಗೆ ಬೆಂಬಲವಾಗಿ (ಜರ. ೩-೫- ೯. ದಿಷಯ 
ಭಜಿಸಲಆ:ಯದ ರಾ[ಣಾಣಂ. 
[ಸಂ, ಲಾಗಿನ್‌] 
ರಾಗಿಕಲ್ಲು (ನಾ). (ರಾಗಿ ಮುಂತಾದ ಧಾನ್ಯಗಳನ್ನು) ಬೀಸಿ ಹಿಟ್ಟು 
ಮಾಡುವ ಕಲ್ಲು : ಬದಿರೆ ಬೆಟ್ಟದ ಮೇಲೆ ಚದುರ ರಾಗಿಕಲ್ಲು, ಮದನಾರಿ 
ನೆಂಬೊ ಹಿಡಿಗೂಟ ಹಿಡುಕೊಂಡು ಶಿವನ: ಪುಡ್ಕಾಳೆ ಸಿರಿಗೌರಿ (ನಾಂತ್‌ ೬೨); 
ಮುಂಗೊಳಿ ಕೂಗಿತೆಂದರೆ ನನ್ನೂರಿನ ಎಲ್ಲು ಮನೆಗಳಲ್ಲಿಯೂ ರಾಗಿಕಲ್ಲಿನ 
ಶ್ರುತಿಯೊಡನೆ ಸೇರಿ ಕೇಳಿಬರುವ ರಾಗಿಯ ಪದಗಳು (ತನ್ನೂರು- ೨೦). 
ರಾಗಿಕಲ್ಲು ಪದ - ರಾಗಿ ಮುಂತಾದುವನ್ನು ರಾಗಿಕಲ್ಲಿನಲ್ಲಿ ಹಾಕಿ 
ಬೀಸುವಾಗ ಹಾಡುವ ಹಾಡು : ರಾಗಿಕಲ್ಲುಪದ -- ಶರಣೆಂಬೆ ಶಿವನಿಗೆ 
ಶರಣೆಂಬೆ ಗುರುವಿಗೆ ಶರಣೆಂಬೆ ಶಿವನ ಮದದೀ(ಗೆ) (೩೧. ೨). 
[ರಾಗ್ಗಿ 4 ಕಲ್ಲು ( ಇ ಕಲ್ಮ್‌)] 
ರಾಗಿಣಿ (ನಾ). ೧. ಪ್ರೀತಿಯುಳ್ಳವಳು ; ಅನುರಕ್ತಿ. ೨. [ಸಂಗೀತ] 
ಹಿಂದೂಸ್ಥಾನೀ ಸಂಗೀತದಲ್ಲಿ ಬರುವ ಸ್ತ್ರೀರಾಗ : ಖುತುಗಳ ಹೆಸರು 
'ಹೊಂದಿರುವ ಆರು ರಾಗಗಳು, ಅವಕ್ಕೆ ಆರು ರಾಗಿಣಿಯರು ಕಲಾವಿದನ 
ಪ್ರತಿಭಾಕಲ್ಪನೆಗೆ ಸಂಳಷ್ಟು ಉನ್ತೇಜನಎಸ್ತುಗಳಾಗಿವೆ (ಕಾರ. ೫೩೦) ; 
ಅನೇಕ ರಾಗಗಳು ಇವುಗಳಲ್ಲಿ ಹುಟ್ಟಿ 'ರಾಗಿಣಿ'ಗಳೆಂದು ಹೆಸರಾಂತಿವೆ 
(ಸಂಗೀಶಂ. ೧೮೨). [ಸಂ, ರಾಗಿಣೀ] 
). 0. ಕೆಂಬಣ್ಣವೇರು ; ಕೆಂಪಾಗು ; ಸೌಕುಮಾರ್ಯ 
ವಜಾ ಮೆಲ್ಲಡಿಗಳು ಮೆಲ್ಲನೆ ರಾಗಿಸೆ ಕಿಳ್ಬೊಡೆ ತ್ರಿವಳಿಗಳು ಬೀಳ್ಕೊಡೆ 
(ಐ4ರ- ೦-೯೬): ೨. ಕೆಂಪಾಗುವಂತೆ: ಮಾಡು ; ರಂಗೇರಿಸು ` 
ಕಂಡಾಕ್ಷಣವೆ ತಕ್ಕೈಸಿ ಮುಂಡಾಡಲಿರ್ವರ ಪರಿತೋಷ ಪೂರ್ವದಿಜ್ಮಂಡಲ- 
ವನು ರಾಗಿಸಿತು (ಕೋಶತ. ೨೯-೩6), ೩. ವಿಶ್ವಾಸವಿಡು ; ಆಸಕ್ತಿ 
ಹೊಂದು : ಗುರುಗಳ ಪೊಗಟ್ಟ್‌ಗೆ ರಾಗಿಸಿ ಸಂತೋಸಂಬಟ್ಟು ( ನಗ್ನ 
೪. ಪ್ರೀತಿಯನ್ನು ತೋರು ; ಪ್ರೀತಿಸು ; ಬಡವಂ 
ಮಾಣಿಕಮಂ ₹ಂಡಡೆ ರಾಗಿಸುವಂತೆ (ಸಮಶ. 9-80) ; ಐದೆ ರಾಗಿಸಿ ದೆಸೆಗೀ 
ಗಳೀಗಳುಲಿದಪ್ಪುದು ಕೋಗಿಲೆ (ಉನಾ: ೩೭); ತಾಗದ ಚುಂಬನಂ 
ಮಿಗೆ ರಾಗಿಸುವ ಮನಂ ಮನೋಹರಂ ಜಾರೆಯರೊಳ್‌ (೧0೪.೪-6೩), 
೫. ಸಂತೋಷವನ್ನುಂಟುಮಾಡು ; ಕಂಪಿಡುತೆ ಕನಕರುಟಿದಾಳುತ್ತುಂ 
ಶಾಗಿಸುತೆ ರಂಜಿಸುತೆ ಸೊಂಪಾಗಿರ್ದುವು ಕಣ್ಣೆ ಗಂಧಶಾಲಿವನಂಗಳ್‌ 
(ಉತ: 3-00). ೬. ಬಯಸು ; ಆಪೇಕ್ಷಿಸು : ರಾಗಿಸಿ ರಾಸಭನಿರಡೆತಿ 
ವೇಗದಿನಾ ನರಿಯ .ಪಿಂದುಪಿಂದನೆ ಬಂದಂ (ಶಂತತಂ- ೨68-903), 
[ರಾಗ + -- ಇಸು] 
ರಾಗುಟಿ ' ರಾಕಡಿ ' ನೋ. 


ವಿಷಯಾಸಕ್ತ : ನಿಮ್ಮನ: 


ಯೊ]ಗಿಗಳೆ ಮಾತೇನು (ತಂಸಾ- ೦ಬ) 


ಲಂಪಟ ; 


೪-೨3). 


ಚುಂಬನ ; 
ಒಳದುಟಿಯನೊತ್ತಿ ಪಲ್ಗಳೊಳೌಂಕಲದು ಮನಂಗೊಳಿಪ `ರಾಗೋಪಗೂಢಕ 
[ಶಾಕಾಂ- ನ]ಮೆನಿಪುದು (ನವ: ೭-೨೪). [ಸಂ.] 

ರಾಘ" ರಾಗ್ಠಿ' ನೋ. 

ರಾಥೆ (ನಾ). ಕುದುರೆಯನ್ನು ಹತ್ತಲು, ಅದರ ಮಗ್ಗುಲಲ್ಲಿ ನೇತು 
ಬಿಟ್ಟಿರುವ ಬಳೆ ; ರಿಕಾಪು; ಅಂಕೆವಣಿ : ಅಶ್ವಮಂ ಬೇಗದಿರ ಬೆಗೆ 
ವಾಯ್ದೂ ರಾಘೆಯೊಳೌಂಕಿ ವಾಘಿಯೊಳ್‌ ನಿಲಿಸಿ (06, ೨-೦೦೫ ನ); ಗರುವ 
ಜಾತ್ಯಶ್ವಗೊಂದೇ ರಾಯರಾವುತನ ರಾಘಿ ವಾಫೆಯೆ ಸಾಲದೇ (ಶ್ರಥುಂ, 
೦೩-೬೦). [- ತೆಲು- ರಾಗೆ] 


೭. ಬಣ್ಣಹುಕುವವನು ; ಚಿತ್ರಗಾರ. ೮. ಪ್ರೇಮಿ; ಆನುರಕ್ತಃ 


ರಾಘೋಲು " ರಾಯಗೋಲು' ನೋ: 


ರಾಚಮಲ್ಲ 


ರಾಚಮಲ್ಲ (ನಾ). ಒಬ್ಬಾತನ ಹೆಸರು; p ತಲಕಾಡಿನ ಗಂಗವಂಶದ 
ಕೆಲವು ಅರಸರ ಹೆಸರು : ನೊಟುಬಿದಡಿಗ ರಾಚಮಲ್ಲ[ಂ] ಮಯಿನ್ನಡಿ 
ಗುಂಡಿಗೆಗು[ಳೃ] ಎನೆಬರು ಸಮಸ್ತಬಲಂಬೆಜ್‌ಸಿ ಬಿಟ್ಟೊಡೆ (ಇ. ೩೩1೪. 

[ರಾಚ್ಯ (p « ಸಂ. ರಾಜನ್‌) ಮಲ್ಲ] 

ತನ ಹೆಸರು : ರಾಚಮಲ್ಲಗಾಮು 

K ೬ ಸಾಕ್ಷಿ (೧೪. ೫14, ಗುತ್ತಿ, 
೬೦-೯೭; a2). [ರಾಚಮಲ್ಲ 4 ಗಾಮುಂಡ] 

ರಾಚಮ್ಮ (ನಾ): ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಪೆವಸ್ಮಾರ್ಡಿಯ ಮನೆವ 
ಗತಿ ನೀಲಬೈಯ ಮಗಂ ರಾಚಮ್ಮನೆ ಧರ್ಮ (ಎಳ.111, ನಂತಿನ- ೦೫೮ 
970): ' [ರಾಚ್ಛ (p .- ಸಂ. ರಾಜನ್‌) ಅಮ್ಮು] 

ರಾಚು (ಕ್ರಿ). ೧. (ರಭಸದಿಂದ) ಚೆಲ್ಲು; ಎಸೆ; ಎರಚು ; ಅನಲ 
ಹೊಟ್ಟನು ತಳಿದುವುರಿಯೊಳು ರಾಚುವುದುಯೆನಗೊಲುಮೆಯುಪಚರ 
ನಾರಿಯರು ಅಹುದೆಂದಳಿಂದುಮುಖೀ (86ರ. ೨೪-3). ೨. ವೇಗವಾಗಿ 
ಹೊಡೆ. - ಬಡಿ ; ಅಪ್ಪಳಿಸು : ಅವರ ಮಾತು ಕೇಳಿ ನನಗೆ ಮುಖಕ್ಕೆ 
ರಾಚಿದಂತಾಯಿತು (ತಗತೆ. ೩೦); ನಾಗವೇಣಿ ನಾಗಿಣಿಯಂತೆ ಸಿಡಿದು 
ರಪ್ಪನೆ ರಂಚಿದಂತೆ. 'ಚಿಂತಾಮಣಿಯನ್ನೂ ನುಂಗುವಂತೆ ನೋಡಿ ಹೊರಟು 
ಹೋದಳು (ಸೂರ. ಬ). ೩, ಅಡ್ಡವಾಗಿ ಬೀಳು.-ಕೆಡೆ : ಕೂಚಿ 
ಯಾದುದು ಕೂಡೆ ಸಾಸಿರಲೋಚನನ ಕಟಕದಲಿ ಗುಡಿಗಳು ರಾಜಿ ಕೆಡದವು 
(99೮9. 9೬-೦೦), ೪. ವ್ಯಾಪಿಸು : ಈ ಕವನದಲ್ಲಿ ಅವನ ಕ್ರೋಧಜ್ವಾಲೆ 
ಹೇಗೆ ರಾಚುತ್ತದೆಂದರೆ, ಅದರ ಹಬೆಯಲ್ಲಿ ಕವಿತಾಕುಸುದುವು ಬಾಡಿ 
ಹೋಗಿದೆ (ಸಮಾಕೋ. ಇ). ೫. (ಆಲಂ) ಅಹಿತವಾಗು; ಅಸುಖಕರ 
ವಾಗು : ನಡುಹಗಲಿನ ಬಿಸಿಲು ಮುಖಕ್ಕೆ ರಾಚುತ್ತಿದೆ (ಕೂ9); ಆ ಸೀರೆಯ 
ಪಟ್ಟಿಕೆಂಪುಬಣ್ಣ ಕಣ್ಣಿಗೆ ರಾಚುತ್ತದೆ (6). 

[< ಎರಚು (<ಎಅಚು)./ ತೆಲು. ರಾಚ ತಿಕ್ಕು, ತೀಡು]. 

ರಾಚಿಯ (ನಾ). ಒಬ್ಬಾತನ ಹೆಸರು ; ಪುಳ್ಳಿಯಣ್ಣನ ಮಗಂ ರಾಚಿಯಂ 

(ಎಕ್ಕ ೫1, ತತ್ರದು: ೭೫-೦೨; 941)- 
[ರಾಚ್ಯ (p «- ಸಂ. ರಾಜನ್‌) 4 ಎ ಅಯ್ಯ (ಆ ಅಯ್ಯ)] 

ರಾಚೆಯಗಂಗ (ನಾ). ಒಬ್ಬಾತ; ಹೆಸರು : ಶ್ರೀಮತ್‌ ಪೆವರ್ಮ್ಮಾನಡಿಗಳ 
ಪಟ್ಟಂಗಟ್ಟಿದ ಇಪ್ಪತ್ತೆರಡನೆ ವರಿಷ ೫x೫೫ ರಿಳ್ಳಗರ ಕೋಟೆಯೊಳ್‌ 
ನೊಲಮ್ಮನೊಳ್‌ ಕಾದಿ ರಾಚೆಯಗಬ್ಗ ಸತ್ತೊಡೆ (ಕ. ೫, ತಂಡಿನ- 
94-4; 9151). (ರಾಜಿಯ 4. ಗಂಗ] 

ರಾಜ (ನಾ). ೧: ದೊರೆ; ಅರಸು; "ನೃಪತಿ ರಾಟ್‌ ರಾಜಂ... 
ಪ್ರಜಾಧಿಪನೆನಲ್ಕರನಕ್ಕು'". (ರಗಣ. ೬6-0); ಕಳಿಂಗರಾಜನ ನೂಂಕಿದೆ 
ಕರಿಫಟೆಯನುಡಿಯೆ ಬಡಿಬಡಿದೆತ್ತಂ ಕಿಂಕೊಟ್‌ ಮಾಟ್ಟುದುಮಂಜಿದೆಚ್ಚೆಂ 
ಕರ್ಣಂ ನಿಶಿತಶರದಿನೆರಡುಂ ಕರಮಂ (ಶುಕಕಾ- 00-003): ಜೊನ್ನವಕ್ಕಿ 
ಗಳೆಂಬ ವಿಬುಧರ್ಶಳೆಂ ತಣಿಪದನ್ನಾಡೆ ಜಲಮರ್ಗಮಂ  ಪೊಕ್ಕೆ ರಾಜ 
ನೆನಲಿಂದು ಪಡುಗಡಲ ಸಾರ್ದಂ (ಭಾನತಂ- ೬-೩4) : ಸಾಕೇತಪುರಜನರ್‌ 


00-೬; 885) - 
ರಾಚಮಲ್ಲಗಾಮುಂಡ (ನಾ). ಒಂ 
ಣ್ಣನು ಸಿಜನುಂ ಗಂಗಗಾ: 


೬... - ಕೊಂಡಾಡಿದರ್‌ ರಾಜನಂ (ಕ್ರೀಣನೂ: 0೬-೫26)- ೨. ಕ್ಷತ್ರಿಯ 
ವಂಶದಲ್ಲಿ ಹುಟ್ಟಿದವನು ; ಕ್ಷತ್ರಿಯ : “ರಾಜಾ ಚಂದ್ರು- 
(ಸಿಠ್ಕಾಂತಿ- 900). ೩. ಒಡೆಯ: 

- ಮರುಳ್ಗಳ ರಾಜ ಪರಮಪವಿತ್ರ 

(ಶಂಕರಾ- ೦೫-೪). ೪. ಚಂದ್ರ: 

- - ದ್ವಿಜರಾಜನೆನೆ ಸುಧಾಶುವೆನಿಕ್ಕು” (ಬಂಗರ. ೦೦-೪); 
ರಾಜರಾಜಸುಮಿತ್ರು ಭಾಸ್ಕರ ರಾಜಪಾವಕನೇತ್ರ ಜಯಜಯ 


ಶರಣವನಚೈತ್ರ (ಕ6ಕರಾ. 0೫-೪೫). ೧, ೪: ಪರರಾಜಾಶೇಷತೇಜಸ್ವಿತಿ 
ಕೆಡೆ ಕಮಳಾಮೋದಮಿಂಬಾಗೆ ಧಾತ್ರೀಪರಿತೋಷಂ ಪೆರ್ಚೆ (ಕೀ. ೩-೩೩): 


೭೫೯೪ 


18 


20. 


4 


ರಾಜಕಪೋತ 


೫. ಇಂದ್ರ. ೬. ಯತಿ; ಸಂನ್ಮಾಸಿ: ಕೇಳ್‌ ಮರುಳೆ ಶೂನ್ಯಾಲಯ 


ಮೊಳುಣ್ಣದರಿರರು ನಿಶ್ಚಯ ರುಜನಿಹನೆನಲು (ಕಂಕಣ. 00-39). ಪಿ. 
ಸಮಾಸದ ಮೊದಲು ಆಥವಾ ಕಡೆಯಲ್ಲಿ ಸೇರಿ ` ದೊಡ್ಡ, ಮುಖ್ಯ, 
ಶ್ರೇಷ್ಠ, ಉತ್ತಮ” ಇತ್ಯಾದಿ ಅರ್ಥವನ್ನು ಕೊಡುವ ಪದ: "ಕವಿ 
ರಾಜ", "ಗಜರಾಜ ', ' ರಾಜಕೀರ ' ಪರಾ. 

ರಾಜನ ಸೇಸೆ - ಒಂದು ಬಗೆಯ ತೆರಿಗೆ (?) : ಸೇಸೆ... ರಾಜನ 


ಸೇಸೆ" ಚಕ್ರವರ್ತಿಯ ಸೇಸೆ" ಎಂದು ಶಾಸನಗಳಲ್ಲಿ ಉಕ್ತವಾಗಿದೆ. 
ರಾಜ ಆಥವಾ ಚಕ್ರವರ್ತಿಯ ಮದುವೆಯ ಸಮಯದಲ್ಲಿ ಜನರು ಕೊಡು 
ತ್ತಿದ್ದ ತೆರಿಗೆಯಿರಬಹುದೆ ? (ಕಣ: ೪0). ರಾಜಮಾರ್ತಂಡರೂಪ ಇ 
೧. ರಾಜರಲ್ಲಿ ಸೂರ್ಯನಂತೆ ಇರುವವನು. ೨. ಚೆಂದ್ರ ಮತ್ತು 
ಸೂರ್ಯನ ರೂಪವನ್ನು ಪಡೆದವನಂ. ೧. ೨ : ಶ್ರೀಕಾಂತಾನೇತ್ರ 
ನೀಳೋತ್ಪಳವದನಸರೋಜಾತಸಸ್ಮೇರಲೀಲಾಲೋಕಂ ಶ್ರೀವಿಷ್ಣು 
ಭೂಪಂ ಬೆಳಗುಗೆ ಜಗಮಂ ರಾಜಮಾರ್ತೈಣ್ನ್ಣರೂಪೆಂ (ಎಕ. 1೪, ನಾಗಮಂ- 
೭೭-೬ ;..೩140)- ಸ್ಮ್ಥಳೀಯರಾಜರ ಒಂದು 
ಬಿರುದು: (೪: [ಸಂ. ರಾಜನ್‌] 
ರಾಜಯಷಿ (ನಾ). (ಪುರೂರವ, ಜನಕ, ವಿಶ್ವಾಮಿತ್ರ ಮೊದಲಾದವ 
ಂತೆ) ರಾಜನ ವ್ಯಕ್ತಿತ್ವವನ್ನೂ ಯಷಿಯ ವ್ಯಕ್ತಿತ್ವವನ್ನೂ ಮೈ 
ಗೂಡಿಸಿಕೊಂಡವನು : ಉತ್ತಾನಪಾದೆನೆನಿಸುವ ರಾಜಯಹಿ ಮೊದಲು 
ಪೆತ್ತ ಭರತಂಗೆ ಹಿಮವಂತದಿತ್ತಣ ಧರೆಯನಿತ್ತ ಕತದಿಂದೆ ಭಾರತವರುಷ 
ವೆನಿಸಿತು (ಕಾವಕಂ. ೨-೩): ಮಹಾಪ್ರಾವವುಳ್ಳವನಲ್ಲದೆ ರಾಜಖಷಿಯಂ! 
(ಕಾಕುಂತ- 60-೪). "ರಾಜರ್ಷಿ' ಪರಾ. [ಸಂ,] 
ರಾಜಯಪಿತನ (ನಾ). ರಾಜಯಪಿಯಾಗಿರುವಿಕೆ : ನಿಯಮವೆಮಗಿದು. 
ವನೆನಿವಾಸಾಶ್ರಯದ ತುದಿಪರಿಯಂತ ಮೃಗಹಿಂಸೆಯಲಿ ಮಾಡೆವು ಮನದ 
ಮತವಿದು ರಾಜಯಷಿತನದೆ (ತೊರ03- ೩-೩-೬). [ರಾಜಯಷಿ 2. -ತನ] 
ರಾಜಯಪಿತ್ವ (ನಾ). * ರಾಜಯಷಿತನ : ಶರ್ವಾಣಿಯ ಪ್ರಸಾದದಿಂದ 
ಅವರ ರಾಜಯಪಿತ್ವವು ಸಾರ್ವ: ಕೃವಡೆಯಲಿ | (ಸುಗುಗಂ- 0೪೬-04). [ಸಂ.] 
ರಾಜಕ (ನಾ). ೧. ರಾಜರ ಸಮೂಹ ; ಅರಸರ ಗುಂಪು: ನೆರೆದ 
ಸಮಸ್ತರಾಜಕಮನಾವರದಿಂದಿದಿರ್ಗೊಂಡು (ಶಂಶಠಾ- ೩-90) ; ಯುರುತಿ 
ನಮಗಿನ್ನೇನುಭಯ ರಾಜಳವ ಸಂತೈಸುವುದು (ಕುನ್ಮಾಉ- ೬-೦೬), 
ವಿ. ಸಣ್ಣದೊರೆ ; ಚಿಕ್ಕಅರಸು. ೩. ರಾಜನಿಂದ ಆಗುವ 
ಆಕ್ರಮಣ... ಮುತ್ತಿಗೆ: ಕೊಳ್ಳೆಯೋ, ದಂಗೆಯೋ, ಸುಲಿಗೆಯೋ. 
ಧಾಳಿಯೋ, ರಂಜಕವೋ, ಏನೆ. ತ್ತಿದೆ ! (ಂರುಗಂ, ೦೨-೦೬); ರಾಜಕ 
ಬಂದರೂ ರಾಜ್ಯಕ್ಕೆ, ದೈವಿಕ ಬಂದರೂ ರಾಜ್ಯಕ್ಕೆ (ಗಾರ). " ರಾಜಕ ' 
ಪರಾ. [ಸಂ.] 
ರಾಜಕದಲಿ, ರಾಜಕದಳಿ (ನಾ). ಒಂದು ಬಗೆಯ ಶ್ರೇಷ್ಠಜಾತಿಯ 
ಬಾಳೆ ; ರಾಜಬಾಳಿ: (೪). ರಂಜಕದಳಿ : ಬಕ್ಕೆ ಪಲಸು ರಾಜಕದಳ 
ಯಾಳೆಗಳಾದಿ ಚೊಕ್ಕ: 


ರಾಜಾಸಾಹೇಬ -. 


ವ): [ಸಂ. ರಾಜಕದಲೀ] 
ಕದಳಾಮ್ರಜಂಬೀರ ಫಲ 
[ಸಂ. ರಾಜಕದಲ] 


ರಾಜಕದಲಿ : 


ರಾಜಕದಳ (ನಾ). 
ಗುಚ್ಛದಿಂ . - - ಪೂಜಿಸಿ (ತಂತ್ರಪು. ೬-೦೦೦ ಕಗ). 

ರಾಜಕದಳಿ.' ರಾಜಕದಲಿ' ನೋ. 

ರಾಜಕದ್ವಾದಶ (ನಾ). ಹನ್ನೆರಡು ಜನ ಮಹಾರಾಜರ ಗುಂಪು : 
ಗೆಲ್ಲನೆ ನಯಶೌರ್ಯದ್ವಯದಿಂ ಪೊಜವಗೆಯ ರಾಜಕದ್ವಾವಶಮಂ 
(ಶುಶ್ವಪು- ೩-೭)- [5o.] 


| ರಾಜಕಪೋತ (ನು). ಶ್ರೇಷ್ಠಜಾತಿಯ ಪಾರಿವಾಳ : ಮೇಘಕಥಧರಾ 


ಧೀಶ್ವರನ ಮುಂದೆ ಬಂದು ಬಿಟಕ್ಲಿರ್ದ ರಂಜಕಪೋತ(ಕಾಂತಿಫು ೪-66 ನ) [ಸಂ.] 


ರಾಜಕರ 


ರಾಜಕರ, (ನಾ). ೧. ರಾಜನು ಪ್ರಜೆಗಳ ಮೇಲೆ ಹೇರುವ ಕಂದಾಯ- 
ವಿ. ಚಂದ್ರನ ಕಿರಣ, ೧, ೨: ರಾಜಕರಪಾತಭಿಃತಿ ಸರೋಜದೊಳ್‌ 
೬೬.೬ ಸಮನಿಕುಮಾ ಜನಪದಜನದೊಳೆಂತುಮೇಂ ಸಮನಿಕುಮೇ (ತಂ್ರಫಿ- 

[Zo] 

ರಾಜಕರ್ಮ (ನಾ): ರಾಜನು ಮಾಡಬೇಕಾದ ಕಾರ್ಯ,-ಕರ್ತವ್ಯ : 
ರಾಜದ್ರೋಹಿ! ಇವನ ನೀ ಕೊಲಿಸದಿರೆ ರಾಜಕರ್ಮವ ಸಮಂತೆಸಗಿದೆಯ ? 
(ಗೊರೊಳಾ: ೪೩-೦೫೪). [ಸಂ, ರಾಜಕರ್ಮನ್‌] 

ರಾಜಕಲೆ,  ರಾಜಕಳೆ (ನಾ). ೧. ದೊರೆಗಳು ಕಲಿಯಬೇಕಾಗಿದ್ದ 
ಆಯುಧಗಳ ಪ್ರಯೋಗ ಮುಂತಾದ ವಿದ್ಯೆ: ರಾಜಕಲೆಗಳೊಳೆ 
ಕವಿರಾಜಗೋಪ್ಠಿಯೊಳೆ ವನಿತಾಜನೋತ್ಸವವೃತ್ತಿಯೊಳೆ ಸಂತತರ ರಾಜಿಸುವ 
ಸದ್ಗು ಣಸದಾಾಜನಂ ಭೂಕಲ್ಪಭೂಜನಂ ಭೋಜನಂ ಮಿಗೆ ಮೆಚ್ಚುನಿಂ 
(44. 0-೪), ರಾಜಕಳೆ: ೨. ರಾಜತೇಜಸ್ಸು : ರಾಜತ್ವದ ಕಳೆ: 

ಜಮುಖಿ ನಿನ್ನಲ್ಲಿ ರುಜಕಳೆಯಿಹಂದು! (ಗು. ೩೩-೫): [ಸಂ. ರಾಜಕಲಾ] 

ರಾಜಕಶೇರು (ನಾ), ಸುವಾಸನೆಯನ್ನು ಬೀರುವ ಒಂದು ಬಗೆಯ 
ಗೆಡ್ಡೆ ; ಕೊಡನಾರಿಗೆಡ್ಡೆ. [ಸ0. 

ರಾಜಕಳಾಪ (ನಾ). ಚಂದ್ರನನ್ನು ಅಲಂಕಾರವನ್ನಾಗಿ ಮಾಡಿಕೊಂಡ 
ವನು: ಶಿವ: ಜೋಜೋ ರಾಜಕಳಾಪ ಭಕ್ತಜನಚಿಂತಾರತ್ನ (ತಂತ್ಮರ- 

[ಸಂ. ರಾಜಕಲಾಪ] 


00-೪6). 


೨-೨೬): 

ರಾಜಕಳೆ ' ರಾಜಕಲೆ ' ನೋ. 

ರಾಜಕಾರಣ (ನಾ)- ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದ ವ್ಯವಹಾರ; 
ರಾಜಕೀಯ: ಸುತ್ತಲಿನ ಜನ ಬಹುತರವಾಗಿ ಸ್ಥಳೀಯ ರಾಜಕಾರಣದಲ್ಲಿ 


೩೦ 


ಎ, ೬ ನಿರತರಾದರು ) ; ಕಾಂಗ್ರೆಸ್‌ ರಾಜಕಾರಣದಲ್ಲಿ 
ಮೋಹನನ ಪ್ರಾಬಲ್ಯವನ್ನು ಯಾವ ರೀತಿ ಕಡಮೆ ಮಾಡಬಹುದು? 
(ತಂಜಶಂ- ೯೬)- [ಸಂ.] 

ರಾಜಕಾರಣಪಟು (ನಾ). ರಾಜಕೀಯದಲ್ಲಿ ನಿಪುಣನಾದವನು ; | ೩5 


ರಾಜ್ಯದ ಆಡಳಿತದಲ್ಲಿ ದಕ್ಷನಾದವನು : ಆ ಚರ್ಚೆಯನ್ನು ಕೇಳಿದರೆ 
ಎಂಥ ರಾಜಕಾರಣಪಟುವಿಗೂ ಬುದ್ಧಿ ಚುರುಕಾದಿ:ತು (ಹೋರಫು- ೭೭); 
ನಮ್ಮಲ್ಲಿನ ವೈ ೈಜ್ಞಾನಿಕರೂ ರಂಜಕಾರಣಪಟುಗಳೂ ದೇಶವಿದೇಶ ಕಂಡನರೂ 


೬ ತಮ್ಮ ಬದಿನ ಪರಿಜ್ಞಾನವನ್ನು ೬ ೬. « ಪ್ರಸಾರಮಾಡಬೇಕು 
(ಉಾಮರಾ, 93)- [ಸಂ.] ೩6 
ರಾಜಕಾರಣಿ (ನಾ). ರಾಜಕಾರಣವನ್ನು ತಿಳಿದ ವ್ಯ ಲೋಕ 
ಮಾನ್ಯರು ನಿಜಕ್ಕೂ ಶ್ರೇಷ್ಠರಾಜಕಾರಣಿ (ರೋಣ: ೧೨೮). | 
[ಸಂ. ರಾಜಕಾರಣಿನ್‌] 
ರಾಜಕಾರಿಯ (ನಾ). ರಾಜನಿಗೆ ಅಥವಾ ರಾಜ್ಯದ ಆಡಳಿತ 


ಮುಂತಾದುವಕ್ಕೆ ಸಂಬಂಧಿಸಿದ ಕೆಲಸ : ತೊಡಗಿದಗ್ಗ ದ ರಾಜಕಾರಿಯ| 38 
ಕೆಡುವುದೆಂದೇ ನಿನ್ನನುಳುಪಿದೆ (ಕುವ್ಮಾಕ- ೯-೩೬೮); ನ; 
ರಂಜಕುರಿಯವ (ಕಂಠಂ. 0೦-೬೬), [ಆ ಸಂ. ರಾಜಕಾ: 

ರಾಜಕಾರುನ (ನಾ). ೧. ರಾಜಕಾರಿಯ : ಶ್ರಿ; 
ಶಂಖರದೇವಒಡೆಯರು. ತುಳುರಟಕಸಹಿ: ಮೇಲೆ 
ರಾಜಕಾರ್ಯ್ಯಕ್ಕೆ ಬಟಕಳದಲಿ ಪಾಳೆಯ ಬಿಡಲಾಗಿ (ಕ9- 1, 90%; 

ದ್ರುಪದನಕ್ಷೋಣಿಸೇನೆಯ, ನೆರವು ಬಂದುದು ರಾಜಕಾರ್ಯದ 
ಬಳಕೆ ಲೇಸೆಂದ (ಕುಪ್ಮಾಣ- 6-30) ; ಕೆಡಸಿ ಕಳೆದೆ ರಾಜಕಾರ್ಯವ ತತ್ತ 
ಸಮಯದಲ್ಲಿ (ಕರ: ವಿ. (ಅಲಂ) ಮುಖ್ಯವಾದ 
ಕೆಲಸ : ದೊಡ್ಡ ಕಾರ್ಯ; ಊರಿಗೆ ಹೋಗಿ ಏನು ರಂಜಕಾರ್ಯ 
ಸಾಧಿಸಿ ಬಂದೆ ? (ರೂಂ). [ಸಂ.] 

ರಾಜಕೀಯ (ಗು)- ೧. ರಾಜನಿಗೆ ಸಂಬಂಧಿಸಿದ ; ಅರಸನಿಗೆ ಸೇರಿದ. 


ಖಾನ 


೨ನ್ಮೈಹಾ ಪ್ರಧಾನಿ 


೩416) ; 


೬೬-೬೪). 


೭೫೯೫ 


ರಾಜಕುಲ 


೨. ಆಡಳಿತಕ್ಕೆ ಸಂಬಂಧಿಸಿದ. (ನಾ)- ೩. ರಾಜನಿಗೆ ಸಂಬಂಧಿಸಿ 
ದುದು, - ಸೇರಿದುದು: ರತ್ನಮಯವಾಗಿ ಹೆಸರನ್ನು ಕೆತ್ತಿರುವ 
ರಾಜಕೀಯವಾದ ಈ ಉಂಗುರವನ್ನು ಎಲ್ಲಿ ಕದ್ದೆ ?  (ಜಕುಂತ- ೩), 
೪. ರಾಜಕಾರಣ: ಪೂಜಿಸುತಲಿರುತಿರ್ದಳೀ ವಿವಿಧ ರಾಜಕೀಯಂ 
ಗಳ್ಳೆನೊಂದರಿಯದತುಳಸಂತೋಷದಿಂದ (ಕಂಕಣ: ೨-೦೦-೩೬) ; ಮತಕ್ಕೂ 
ರಾಜಕೀಯಕ್ಕೂ ಏನು ಸಂಬಂಧ? (ಬನ: 090). ೫. (ಆಲಂ) 
ಅಂತಃಕಲಹ ; ಒಳಜಗಳ : ಈಗಿನ ಅನೇಕ ಸಂಘ ಸಂಸ್ಥೆಗಳಲ್ಲಿ 
ರಾಜಕೀಯ ನಡೆಯುತ್ತಿದೆ (ಕೂ). ೬, ಪಿತೂರಿ ; ಒಳಸಂಚು: ಆ ವೈದ್ಯ 
್ನಿ ವರ್ಗಾಯಿಸಲು ದೊಡ್ಡ ರಾಜಕೀಯ ನಡೆಯುತ್ತಿದೆ. (649) 
ರಾಜಕೀಯಕ್ಕೆ ಆಡಳಿತಕ್ಕೆ ಸಂಬಂಧಪಟ್ಟಿ ವಲಯ. 
ಕ್ಷೇತ್ರ : ನಾನಕ ಮತ್ತು ರಾಮದಾಸರು ರಾಜಕೀಯಕ್ಷೇತ್ರದಲ್ಲಿ ಕಾರ್ಯ 
ಮಾಡಿದರು (ರರ್ನುಣ. ೦೫೦). ರಾಜಕೀಯ ಖೈದಿ ಎ ರಾಜದ್ರೋಹ 


ಅಥವಾ ದೇಶದ್ರೋಹಕ್ಕಾಗಿ. ರಾಜಕಾರಣದಲ್ಲಿ ಮಾಡಿದ 

ತಪ್ಪಿಗಾಗಿ ಸೆರೆಯಾ' »- ಬುದಿಯಾದವನು ; ಸಾವಿರಾರು 
ೈದಿಗಳಿಗೆ ದಾಕ್ಷಿಣ್ಮ ಕನಿಕರಗಳಿಲ್ಲದೆ ಚಿತ್ರಹಿಂಸೆ 
ನಂತೆ (ಫಿನರು. ೩೩೫). [ಸ0.] 


ಶ್ರೇಷ್ಠವಾದ ಗಿಳಿ; ಅರಗಿಳಿ: ವಿರಹಿಗಳ ಸುಯ್ಮ 

- ಕರಿಮ:ರಿಕನಾದುವುನ್ಮದಪರಭೃಶಷಟ್ಟರಣರಾಜಕೀರ 
ಕುಲಂಗಳ್‌ (ಕುಶಲ: 3-೯೦): ಸಲ್ಲಲಿತದ ರಾಜಕೀರನ ನುಡಿಗೇಳಿ ವಲ್ಲಭ 
ಬಾರೆಂದಳೆವಳು (ಕಸಂ. ೪-390): [ಸಂ.] 

ರಾಜಕೀರಕ (ನಾ)... ರಾಜಕೀರ : ರಾಜಕೀರಕವಾಕ್ಸಾಟವಮಲ್ಲದಿಲ್ಲ 
ಪೆಅತುಂ ವಾಕ್ಟಾಟವಂ ಸುತ್ತಲಂಂ (ತಿಕ. ೩-೩) [ಸಂ.] 

ರಾಜಕೀರೆ ` ರಾಜಗೀರೆ ' ನೋ. 

ರಾಜಕುಂಜರ (ನಾ). ಶ್ರೇಷ್ಠವಾದ ಆನೆ ; ಗಜರಾಜ: ಅನುಕೂಲಾನಿ 
ಲಾಂದೋಲಾಯವನಾನರಾಜಕುಂಜರವಿಜಯಕದಲಿಕಾತರುಗಿತ ಗಗನಾಂಗಣನುಂ 
೬.೬ ಆಗಿ ನಡೆಯೆ (ಅಂತು. ೦೨-೬೦ ನ). [ಸಂ.7' 

ರಾಜಕುಮಾರ (ನಾ). ದೊರೆಯ ಮಗ ; ಅರಸುಪುತ್ರ : ಪಲಂಬರ್‌ 
ರೌಜಕುಮಾರರ ನಡುವೆ . . . ಶಸ್ತ್ರಕಳಾಧರನಾಗಿ ತನ್ನುಮಂ ಗೆಲೆವಂದ 
ಸಾಮಂತಚೂಡುಮಣಿಯ ಶರಪರಿಣತಿಯನಾರೆಯಲು (ಕಂಕಣ. ೨-೩೪ ನ); 


ರಾಜಕುವರಾರರಿರ್ಕೆ ಸುರರಾಜಕುಮಾರಕರೊಳಿ . . - ದೊರೆಯಪ್ಪರಾರೊ 

ಪೇಟ ಜಿತಕಂತುಗೆ (ತಂರಾಶಾ. ೩-0೩೪) - [ಸಂ.] 
ರಾಜಕುಮಾರಕ (ನಾ). = ರಾಜಕುವರಾರ ;/. ರಾಜಕುಮಾರಕರ್‌ 

ನಿಜವಿನೋದಿಗಳ್‌ - ೬. ಜೂಜುಗಳಂ ಸಮಗ್ರಮೆನಲುಡುತಿರರ್ಲ 


ಪದೆದಲ್ಲಿಗೆಯ್ದಿದೆಂ (ಎ. 6-4ಲ); ಸಾರಿತೇಯಕಟಕಟ ರಾಜಕುಮಾರ 
ಕರಿಗುಪತ್ತು (ತೊರಣ. ೬-೨೪-೪೪)- [ಸಂ.1 
ರಾಜಕುಮಾರಿ (ನಾ). ದೊರೆಯ ಮಗಳು; ಅರಸುಪುತ್ರಿ ; ರಾಜ 
ಕುಮಾರಿಯು. ಶ್ವೇತಜಾಮರವನ್ನು ಶ್ರೀರಂಗರಾಯನ ಕೈಗೆ ತಂದ: 
ಕೊಟ್ಟಳು (ಕ್ರೀಣದು. ato): [ಸಂ. ರುಜಕುಮಾರೀ] 
ರಾಜಕುಲ (ನಾ)- ೧. ಅರಸುವಂಶ ; ಕ್ಷತ್ರಿಯಕುಲ ; ಆಳೋಳಿಯೊಳಿರ್ಕೆ 
ರಾಜಕುಲಮೆಂದುತ್ಸಾಹತೂರ್ಯಸ್ವನಂ ದೆಸೆಯಂ ಶೀವೆ (ತಂಕಾಮಾ, 
08-09); ರಂಜಕುಲಭೀತರನು ಭಜಿಸಿವೆ (ರಾಗ: 00-6೭-00). ೨. ರಾಜ 
ಮನೆತನ : ನಾನು ಶುದ್ಧ ಮುಸಲ್ಮಾನಳೇನೋ ಹೌದು... ಯಾವ 


ರಾಜಕುಲದಲ್ಲಿಯೂ ಹುಟ್ಟಿದವಳು (6904 - ' ೩೬): ೩. ಅರಸರ 
ಗುಂಪು ; ಅರಸರ ಸಮೂಹ. ೪. ಅರಮನೆ. ಜಿ. ವಿಲಾಸಿನಿಯರ 
ಸಮೂಹ : “ ವಾರಸತಿ ರಾಜಕುಲವೆನೆ ವಿಳುಸಿನಿಯರಕ್ಕು ” 


(ಮುಂಗರಾ- ೦-4). [ಸಂ.] 


ರಾಜಕುವರ 


ರಾಜಕುವರ ' ರಾಜಗುವರ ' ನೋ. 
ರಾಜಕುಳಪ್ರತಿಬದೆ (ನಾ). ವಿಲಾಸಿನಿ; ಎಂಗಾರದವಳು : “ರಾಜ 
ಕುಳಪ್ರತಿಬದ್ದಾ. » ವಾರಸ್ತ್ರೀ, ವಾರಮುಖ್ಯಾ — ಈ ೩ ವಿಳಾಸಿನಿಯರ್‌`` 


(ಪಡು. 50-4೩೬). [ ಸಂ. ರಾಜಕುಲಪ್ರತಿಬದ್ಮು ] 


ರಾಜಕೇತನ (ನಾ). ಅರಸನು ಇರುವ ನಿವಾಸ ; ಅರಮನೆ; ರಾಜ 
ಗೃಹ : ಅತನುಂ . - . ನಿಜಕಾಥಪುರವರಮನೆಯ್ದಿ ರಾಜಕೀತನನಿವಿಷ್ಠ 


ಟೆ 

ನೊಡ್ಡೋಲಗಂಗೊಟ್ಟಿರ್ದ ಗಗನಚರೇಂದ್ರನಂ - - . ಕಂಡು (ಉತ. 
೫-೩೬ ರ). [ಸಂ.] 

ರಾಜಕ್ಷಯ (ನಾ). ತೀವ್ರತರವಾದ ಒಂದು ಬಗೆಯ ಕ್ಷಯ 
ಪುಷ್ಕರಮೂಲ, ಖಚೋರ . . , ನೆಗ್ಗಿಲು ಸಹ ಸಮಾನಗೊಂಡರಿದು 
ತುಪ್ಪದಿಂ' ಸೇವಿಸೆ ರಾಜಕ್ಷಯಾದಿ ರೋಗೆಂ ಪರಿಹರಂ (ಸಕನ್ಕೆ. 3೪೪). 
"ರಾಜಯಕ್ಷ್ಮ' ಪರಾ. [ಸಂ.] 

ರಾಜಖರ್ಜೂರ (ನಾ). ಒಂದು ಬಗೆಯ ಉತ್ತಮಜಾತಿಯ 
ಖರ್ಜೂರ : “ಮುನಿಖರ್ಜೂರಿಕಾ . ರಾಜುರ್ಜೂರ” (೬40. ೦೨). 

[ <ಸಂ. ರುಜಖರ್ಜೂರೀ ] 

ರಾಜಗಾಂಭೀರ್ಯ (ನಾ). ರಾಜೋಚಿತವಾದ ಠೀವಿ.- ಗತ್ತು: 
ಅವರು , . . ರಾಜಗಾಂಭೀರ್ಯದಿಂದ ಬೀದಿಯಲ್ಲಿ ನಡೆದ: ಬರುತ್ತಿದ್ದ 
ವ್ಯಕ್ತಿಯ ಕಡೆಗೆ ಕುತೂಹಲದಿಂದ ದೃಷ್ಟಿ ಹರಿಸಿದರು (ರು. ೨೭೬) - 

[ಸಂ.] 

ಠರಾಜಗಾಮಿ (ನಾ). ಹಕ್ಕುದಾರರಿನ್ಲದ ಆಸ್ತಿಯನ್ನು ರಾಜ್ಯದ 
ಬೊಕ್ಕಸಕ್ಕೆ ಸೇರಿಸಿಕೊಳ್ಳುವುದು: ಭಾರತದ ರಾಜ್ಯಕ್ಷೇತ್ರದಲ್ಲಿರತಕ್ಕ 
ಯಾವ ಸ್ವತ್ತು - . . ರಾಜಗುಮಿಯಾಗುವುದರಿಂದ . , . ಅಂಥ ರಾಜ್ಯದ 
ವಶದಲ್ಲಿ ನೆಲಸತಕ್ಕುದು (ಠಾರಾನ- ೦೬೦): [ ಸಂ, ರಾಜಗಾಮಿನ್‌ ] 

ರಾಜಗಾಮಿತ (ನಾ)- ಇ ರಾಜಗಾಮಿ : * ರಾಜಗಾಮಿತಂಗೆಯ್‌ ' 

[ಸಂ.] 

ರಾಜಗಾಮಿತಂಗೆಯ್‌ (ಕ್ರಿ). ಹಕ್ಕುದಾರರಿಲ್ಲದ ಆಸ್ತಿಯನ್ನು ರಾಜ್ಯದ 
ಬೊಕ್ಕಸಕ್ಕೆ ಸೇರಿಸಿಕೊಳ್ಳು. ವಶಪಡಿಸಿಕೊಳ್ಳು : ಗುಣ್ಣಮಯ್ಮಂ 
ದೋಣಿ ಎಡೆಯಾಯ್ಲತನದಿಂ ರಃಜಗಾಮಿತಂಗೆಯ್ದು ಮೆಣ್ಣೆಯತನದ 
ಲೂರನೆನ್ನದೆನ್ನು . . . ಇರ್ಪ್ಸದಂ ಕಣ್ಣು (A939. Ix-i, 0೫4-0೬; 
1069). [ ರಾಜಗಾಮಿತ _. ಕೆಯ್‌,] 

ರಾಜಗಿರಿ (ನಾ). ಒಂದು ಬಗೆಯ ಸೊಪ್ಪು : `" ರಾಜಾಗ್ರ ೬-ರಾಜಗಿರಿ” 
(೬4ರ. 0೩೭) ; ದಿನಾಲು ರಾಜಗಿರಿಯ ಕಾಳುಗಳನ್ನು ತಿನಿಸಿ ಜೋಕೆ 
ಮಾಡಿದ್ದರಿಂದ ಆ ಚಿಗರೆ ಅವನಗೆ ಬಹಳ ಈಲಾಗಿತ್ತು (ಮುಂಡು. 
3-೩00) ; ಒಂದು ದಿನ "ರಾಜಗಿರಿ'ಯ ಪಲ್ಲೆಯ ಎಲೆ ಹಸಿರು ಮುರಿಯು 


ಗ: 


ತ್ರಿದ್ಧವು (ಸರ. ೪80) ; ಸೋಮವಾರ ಪ್ರತಿಯೊಬ್ಬರೂ ಬರೀ ರಾಜ 
ಗಿರಿಪಲ್ಲೆ. - . ತಿನ್ನತಕ್ಕದ್ದು (ಕ್ಕೊಂದ- ೬). 'ರಾಜಗೀರೆ' ಪರಾ. 
[ ಸಂ./ ಮರಾ. ರಾಜಗಿರಾ ] 
ರಾಜಗಿಳಿ (ನಾ). ಇ ರಾಜಹೀರ: * ಪ್ರುಜ್ಞಃ - ರಾಜಗಿಳಿ '' (೬49. ಇ): 
[ ರಾಜ. ಗಿಳಿ] 

ರಾಜಗೀರೆ, ರಾಜಕೀರೆ (ನಾ). ಒಂದು ಬಗೆಯ ಕೀರೆಸೊಪ್ಪು ; 
`` ಶತಪತ್ರ,ಃ -ರಾಜಗೀರೆ `` (೬49: ೦೬೦). ರಾಜಕೀರೆ ; '" ರಾಜಶಾಕಿನಿ- 
ರುಜಕೀರೆ *' (೬4೦. 046)- "ರಂಜಗಿರಿ' ಪರಾ. [ರಾಜ 4+ ಕೇರೆ] 


ರಾಜಗುವರ, ರಾಜಕುವರ (ನಾ): ಇ ರಾಜಕುಮಾರ : ನೀವೆಂದಾದರೂ 
ಈ ಮಾಡದತ್ತ ಬಂದು ರಾಜಗುವರರ ಕುಶಲವನ್ನು ಎಚಾರಿಸಿದುಧುಂಟೆ ? 
(454- ೨೩೬)- ರಾಜಕುವರ , ನರನೊಳಿನ್ನಯುಹುವೆನು. . . ರಾಜಕುವರನ 
ಮರಣವಾರ್ತೆಯ (ಉುಪ್ಕಾಲ್ರೋ. ೪-4) ; ರಂಗನ ನೋಡಿರೆ ರಾಜಕುವರ 


೭೫೯೬ 


38 


45 


ರಾಜತ್ಕೆ 


ನರಸಿಂಗದೇವ ನಮ್ಮ ದೇವಕಿಸುತನ (ಶೃರಂರ. ೫-96 ತಂ). 
| [ರಾಜ ೬ ಕುರ್ಕ ] 

ರಾಜಗೃಹ (ನಾ). ೧. ಅರಸನ ನಿವಾಸ ; ಅರಮನೆ : 
ರಾಜಗೃಹಕ್ಕೆ ವಂದು (6. 6-90 ವ); ರುಜಗೃಹಕ್ಕೆ 
ಚಯಂಗಳುಮಂ . . . ಬಿದಿರಕ್ಕಿಯುಮಂ 


ಲತಾಗೃಹಮೆಂಬ 
ಮಿಕ್ಕ ಗಜದಂತ 
ತಜುಂಬಿ ನಿರ್ಮಾಜದಿನೆಯ್ದೆ 


(ೀಖಫು. ೧-೬೬), ವಿ. ಪ್ರಾಚೀನ ಮಗಧರಾಜ್ಯದ ರಾಜಧಾನಿಯ 
ಹೆಸರು. ೧, ೨ ಅಂತು ಮಂಗಭವಿಷಯದಂತೆ ರಾಜಗೃಹಸನಾಥಮುಂ 


ತಾಮ್ಯದಿಶೆಯಂತೆ ಧರ್ಮಪ್ರಭಾವವಿಭಾವಿತಮುಮೆಂಬ ಮಹ 
ನೀಯ ಮದಿಮೆಯಂ ತಳೆದು (ಪಸ್ಟಫು. ೯೩೦ ನ). [ಸಂ.] 

ರಾಜಗೇಹ (ನಾ). = ರಾಜಗೃಹ ೧ ನರಫಳಪುಷ್ಟೋತ್ಕರಂ 

ತರಂ ರುಜಗೆ:ಹದೊಳಗಂ ಪೊಜಗಂ 


; ರಾಜಗೇಹದ ಮುತ್ತಿನ ಬಾಗಿಲಿದಿರೊಳು . . , ನವಿಲು 
ಯ್ಯಾಲೆಯಿತ್ತುವು ಕಣ್ಣೆ ಕೌತುಕವ (ಕಂಠಂ. ೬-6). [ಸಂ.] 
ರಾಜಗೋಳಿ (ನಾ). ಒಂದು ಬಗೆಯ ಗೋಣಿಸೊಪ್ಪು ರಾಗೀಯ 


ಒಣರೊಟ್ಟಿ ರಾಜಗೋಳಿಯ ಪಲ್ಲಿ ರಾಜಕ ತದರು ಬಡವರ ಮನಿಯಾಗ 
ನಾಕುದಿನವಿದ್ದು ಒರುವೇನ (163: ೪). " ರಾಜಗೀರೆ ' ಪರಾ. 
[ರಾಜ _.. ಗೋಳಿ] 
ರಾಜಚಿಹ್ನ (ನು). ಅರಸುತನದ ಅಧಿಕಾರ, ಘನತೆ ಮುಂತಾದುವು 
ಗಳನ್ನು ಸೂಚಿಸುವ ಗುರುತು; ರಾಜಲಾಂಛನ ; ಪಟಳಶಂಖ 
ಸಂಕಾಶಪಾಂಡುಛತ್ರಚಾಮರಂಗಳುಂ ಪೆಅವುಂ ರಾಜಚಿಹ್ನೆಂಗಳುಮೆಸೆಯೆ 
ನಿಜನಿಜರಾಜಚಿಹ್ನನಿವಹಂ ಪರಿರಂಜಿಸೆ (ಇಗ. 


ಸು; 


(ಶುಶಫಾ, ೦೦-೫೭ ಈ); 
9-೪0). [ಸಂ.] 

ರಾಜಚಿಹ್ನೆ (ನಾ). ಇ ರಾಜಚಿಹ್ನೆ : ರಾಜನು ಮಂತ್ರಿಗೆ ಬೆಳ್ಳೊಡೆ, 
ಚಾಮರ . , . ಮುಂತಾದ ರಾಜಚಿಹ್ನೆಗಳನ್ನು ಕೊಡುತ್ತಿದ್ದನು (4೫೮. 
೩೬೨೪೯) ; ಅರಸನು ಉಳಿಸಿಕೊಂಡಿದ್ದ ಆ ಅಲ್ಬಪರಿವಾರವನ್ನೂ ರಾಜಚಿಹ್ನ್ನ 
ಗಳನ್ನೂ ಸೈರಿಸಲಾರದವರಾಗಿ « ನಿರವರಿಸಿ ಬಿಟ್ಟರು (೪0೪. ೬೫)- 

[ಸಂ. ರಾಜಚಿಪ್ನ] 

ರಾಜಜಿಘಾಂಸು (ನಾ). ಅರಸನನ್ನು ಕೊಲ್ಲಲು ಬಯಸುವವನು; 
ಜನರ ವನಾರ್ಮಲೆಸುವೀ ಪಂಯ ರಾಜಜಿಘಾಂಸುಗೆಮ್ಮ ಬಡ ಧರ್ಮ 
ದಂಡವೆ ಸಾಕೆ? (ಗೊಳ್ಮೊಳಾ. ೪0-00%): [ಸಂ.] 

ರಾಜಠೀವಿ (ನಾ). ಇ ರಾಜಗಾಂಭೀರ್ಯ ; ಆತನಲ್ಲಿ ಏನೋ ಒಂದು 
ಬಗೆಯ ರಾಜರೀವಿ ಕಾಣುತ್ತಿತ್ತು (ಲಕ್ಕೀ: ೦೪೮), [ರಾಜ 4 ಠೀವಿ] 

ರಾಜಣ ' ರಾಜನ ' ನೋ. 

ರಾಜತ (ಗು). ಬೆಳ್ಳಿಯಿಂದ ಆದ ; ಬೆಳ್ಳಿಯ: ಆ ರಾಜತಶೈಲೇಂದ್ರ 


ದೊಳೆ ಮಹಾಜಿನಚಂದ್ರಂ ಪ್ರಶಸ್ತಿಯಂ ಬರೆಯಿಸಿದ್ದಂ (1084. 9-3೪); 
ಮರಳಿ ಸುತನಂ ಪಡೆದು ರಾಜತಗಿರಿಯನಾಗಳೆ ಸೂಲಕಿಗೊಂಡನು 
(ಬಸಪ. ೨೫-೦3). [ಸಂ.] 


ರಾಜತಂತ್ರ (ನಾ). ರಾಜಕೀಯಕಾರ್ಯದಲ್ಲಿರುವ ಚಾತುರ್ಯ ; 
ಆಡಳಿತತಂತ್ರ : ಹಿಂಗಲೊಲ್ಲದೆ ಹೋಯ್ತು ರಾಮನ ವಿಚಿತ್ರರುಜೆ 
* - » ದಿನದಿನಕೆ ರಾವಣನ ರಾಜತಂತ್ರದ ಜಯಕೆ ಕೈಗೂಡಿದತ್ತೆಂಬಿನಂ 
ಮುರುಟಿದುದು ಮನದ ಕೆಚ್ಚು (ತ್ರೀಕಾಶೂ- ೨೬೬-೩೧): [ಸಂ] 

ರಾಜತರು (ನಾ). ಒಂದು ಬಗೆಯ ಮರ; ಕಕ್ಕೆಮರ ; “'ಆರಗ್ವಧಂ 
ಸ್ವರ್ಣಪುಷ್ಪ ಕೃತಮೂಲಮೆನಲಾ ರಾಜತರುವೆನಲ್‌ ಕ್ಕೆ” (ಧಾಗಣ, 


88-03) ; ಕನಕಚಂಪಕ, ರಾಜತರು (ಮೈ 8೧. ೬೫-0430). [ಸಂ.] 
ರಂಜತ್ಕೆ (ನಾ). ದೊರೆತನ; ಪ್ರಭುತ್ವ: . ನನ್ನ ರಾಜತೆಗೊಂದೆ 
ಸತ್ಯವನಿತರ ಸಾಕ್ಷಿ! (ಗೊಲ್ನೊಳಾ- ೦೦೦-೦೩೦); ಸ್ತ್ರೀಮದ್ಮಲೋಲನಾಗಿ . . . 


ಪಣ್ಯಮೋಹಿನಿಯರಿಂಗೆ ಮೆಯ್ಮನಗಳನು ರಾಜ್ಯ ರಾಜತೆಗಳೆನು ಸೋಲ್ಡು 
(ಕೆಟ್ಕ6. 30೩-೬). [ಸಂ, ರಾಜತಾ] 

ರಾಜತ್ಯೆ (ನಾ). ಪ್ರಕಾಶ ; ಹೊಳಪು ; ಕಾಂತಿ: ಐಕ್ಕನಾದಲ್ಲಿ ಸುಗಂಧದ 
ಸುಳುಹಿನಂತೆ ಪಳುಕಿನೆ ರಾಜತೆಯಂತೆ ಶುಕ್ತಿಯ ಆಪ್ಪುವಿನಂತೆ. (ಸಳವ. ೫. 
21: 3೩9-6)- [ಸಂ. ರಾಜತ] 

ರಾಜತೇಜ (ನಾ). ೧. ಅರಸನಲ್ಲಿರುವ ತೇಜಸ್ಸು. ಇಕಾಂತಿ : 
ರೊಂಪಿಸುವ »ರಿಮೊಗದ ನೋಟದ ಸೊಂಪಡಗಿದಾಲಿಗಳ ಧೈರ್ಯದ 

ನಿಜರಾಜತೇಜದ ವಿಪುಳವೇದನೆಯ ವಿಘಾತಿಯ. 

ರೈೊಂಪಿನಲಿ ಹುದುಗಿದ ಮಹೀಶನ ಕಂಡನಾ ಪಾರ್ಥ (ಕಾನ್ಮಾಳ: ೧೬-೩)- 

೨. ಘನತೆ; ಹಿರಿಮೆ; ನ್ಯಾಯನಿಷ್ಮುರಿ ದಾಕ್ಷಿಣ್ಮ್ಕಪರನು ನಾನಲ್ಲ 

ಲೋಕವಿರೋಧಿ ಶರಣನಾರಿಗಂಜುವನಲ್ಲ ಕೂಡಲಸಂಗಮದೇವರ ರಾಜ 
ತೇಜದಲ್ಲಿಪ್ಪನಾಗಿ (84ನ- ೬೩4). [ಸಂ. ರಾಜತೇಜಸ್‌] 

ರಾಜತ್ವ (ನಾ). ಎ ರಾಜತ್ಯೆ : ಮೃಗರುಜಂ ರಾಜತ್ವದ ಪಗೆಗಿಜಗಿದಂತಿ 
ಅದು ನಖದಿಂ (ತತ. ೭-೬3) ; ಮನಸ್ಸು ರಾಜತ್ವ ಮಾಡುತ್ತಿರುವಾಗ 
ಅದು ತನ್ನ ಸುಖವನ್ನು ತಾನೇ ಸೃಷ್ಟಿಷಾಡಿಕೊಳ್ಳಬಲ್ಲುದು (ಇಕ್ಕಳ. ೨೦೪: 

[ಸಂ.] 

ರಾಜದಂಡ (ನಾ). ೧. ಪ್ರಭುತ್ವದ ಚಿಹ್ನೆಯಾಗಿ ಅರಸನು ಕೈಯಲ್ಲಿ 
ಹಿಡಿಯುವ ರತ್ನಖಚಿತವಾದ ಚಿನ್ನದ ದಂಡ : ರಾಜದಂಡಕ್ಕಿಂತಲೂ 
ಕಾಲನ ಕೈಯು ಹೆಚ್ಚು ಬಲಶಾಲಿ ; ಏನನ್ನೂ ಎಸಗಬಲ್ಲದು (ಉತ್ತಿ. ೪). 
೨. ರಾಜಾಧಿಕಾರ ; ಪ್ರಭುತ್ವ. ೩. ಅರಸನು ವಿಧಿಸುವ ಶಿಕ್ಷೆ. -- 
ದಂಡನೆ: ಅವನು ಘಾತುಕ, ಅವನಿಗೆ ತಕ್ಕ ರಾಜದಂಡವಾಗುವುದು 
(0108. ೬೨). ೪. ಅರಸನಿಗೆ ತೆರಬೇಕಾದ ದಂಡ. ... ಜುಲ್ಮಾನೆ. 

[ಸಂ,] 

ರಾಜದಂಡನೆ (ನಾ). ಎರಾಜದಂಡ ೩: 
ಬೇಕೆಂಬ ರಾಜದಂಡನೆಗೆ ಗುರಿಯಾದವರು ಇಃ ಸಾಗಿ ಈ ದ್ವೀಪಗಳಲ್ಲಿ 
ಸೈಳವು ಎರ್ಪುಟಾಗಿದೆ (ಕೂಗೋಳ. ೩೦). [ಸ೦, ರಾಜದಂಡನ] 

ರಾಜದರಬಾರು (ನಾ). ಅರಸನ ಅಸ್ಮಾನ : ರಾಜನ ದರ್ಬಾರು: 
ರಾಜದರಬಾರಿನಲ್ಲಿ ದೊಡ್ಡಕೆಲಸವನ್ನು ಸಂಪಾದಿಸಬೇಕೆಂಬ ಆಶೆಯಿಂದಲೂ 
ಅವನು . . . ಅಲ್ಲಿ ವಾಸಮಾಡುತ್ತಿದ್ದನು (ಕಣಕುಂ. ೬೪). 

[ರಾಜ 4+ ದರಬಾರು (ಆ. ] 

ರಾಜದಾರಕ (ನಾ). = ರಾಜಕುಮಾರ ; ಸಹಪಾಸುಕ್ರೀಡಾನೇಕವಿಭ್ರಮ 
ಕ್ರೀಡಾರಸೋದಾರರಾಜವಾರಕಪರಿವೃ ತನಾಗಿ (60ಫ್ರ- 4-90 ನ). [ಸಂ.] 

ರಾಜದೂತ (ನಾ). (ಅರಸನಿಂದ ನಿಯಮಿಸಲ್ಪಟ್ಟು) ಒಂದು ರಾಜ್ಯ 
ದಿಂದ ಮತ್ತೊಂದು ರಾಜ್ಯಕ್ಕೆ ಕಳುಹಿಸಲಾಗುವ ಪ್ರತಿನಿಧಿ ; 
ರಾಯಭಾರಿ : ಲಾಂಗಲಹಸ್ತಂ ವಿದ್ಯಾಧರರಾಜದೂತನೆ ಮೊಗಮಂ ನೋಡಿ 
(ಉಂತಿತ್ಸ. ೨-06 ನ), [ಸಂ.] 

ರಾಜದ್ರವ್ಯ (ನಾ). ಅರಸನಿಗೆ ಸಲ್ಲಿಸಬೇಕಾದ ಹಣ 
ಯೂರೊಡೆಯಂ ಪಶುಪತಿಭಟ್ಟಜ್ಛಿ ಬಾಬನ್ವಿಯ 
ಮಾದುದೆಬವು ಬಿಟ್ಟರ್‌ (4923. 18-1» 4-0೨ ; 956) 

ರಾಜದ್ರೋಹ (ನಾ). ಅರಸನಿಗೆ ಅಥವಾ ಆಡಳಿತಕ್ಕೆ ಕೇಡು ಬಗೆಯು 
ಎಕೆ. ಅನ್ಯಾಯ ಮಾಡುವಿಕೆ ; ಆ ಶಿಬಿರದಲ್ಲಿ ನಡೆಯಂತ್ತಿರುವುದೆಲ್ಲು 
ಸ್ವಾಮಿದ್ರೋಹ- ರಾಜದ್ರೋಹಗಳೆಂದು ನನಗೆ ಮನವರಿಕೆಯಾಯಿತು 
(ಶ್ರೀರಾಯ- ೩೬೩)- [ಸಂ.] 

ರಾಜದ್ರೋಹಿ (ನಾ). ಅರಸನಿಗೆ ಅಥವಾ ಆಡಳಿತಕ್ಕೆ ಕೇಡೆಣಿಸುವವನು; 
ರಾಜದ್ರೋಹವನ್ನು ಬಗೆಯುವವನು: ರಾಜದ್ರೋಹಿಯಾದ ಹೈದರನು 
`ರಾಜ್ಯಭ್ರಷ್ಟನಂದ (೩ಕಕ- ೫?) ; ರಾಜಾಧಿಧಾಜರುದ ಮೈಸೂರಿನ ಸುಲ್ತಾನ 


ಗುಂಪಳಿದ 


ದ್ವೀಪಾಂತರವಾಸ ಮಾಡ 


ದರ್ಬಾ 


ಧನ; ೪ 


ದ ರಾಜದ್ರವ, 


೩ 


೭೫೯೭ 


ರಾಜನೀತಿ 


ರಿಗೂ ರಾಜದ್ರೋಹಿಯಾದ ಈ ದಂಗೆಕೋರನಿಗೂ ಮೈತ್ರಿಯೆ: 
(03086. 64), [ಸಂ. ರಾಜದ್ರೋಹಿನ್‌] 
ರಾಜದ್ವಾರ (ನಾ). (ಅರಮನೆಯ) ಮುಖ್ಯದ್ವಾರ ; ಹೆಬ್ಬಾ ಗಿಲು: 
ರಾಜದ್ವಾರದೊಳಗ್ನಿಕುಂಡಮನಲಂ ಪಿಂ ಮಾಡಿ ತಂದಿಕ್ಕಿ (ರಕಕು. ೦೦-9೦೩); 
PY ತೆಂಕಣ ಬಾಗಿಲೇ ಅರಮನೆಯವರು ಪ್ರವೇಶಿಸುವ ರಾಜದ್ವಾರ (44. ೪3) 
[ಸಂ.] 
ರಾಜದ್ವೇಷ (ನಾ). ೧. ಅರಸೆನ ಮೇಲಿನ ದ್ವೇಷ.-ಸೇಡು. ೨. 
ಚಂದ್ರನ ಮೇಲಿನ ದ್ವೇಷ.--ವೈರ. ೧. ೨: ರಾಜದ್ವೇಷು 
ಮಧುಪಸದೂಜಾತಿಪ್ರೀತಿ ತನ್ನ ಸಂಗದೆ ಗುಣಿ ನೀರೇ: ಕ್ಕೊಳವೆನಿಸಿದ 
ಲಕ್ಷ್ಮೀಜಾಯೆಗೆ ಕೂರ್ತವಂಗೆ ಮತಿ ಸಮನಿಪುದೇ (ವೃತಂ: 03-93)- (ಸಂ.] 
ರಾಜಧರ (ನಾ). ಚ: ್ರನನ್ನು ಧರಿಸಿದವನು ; ಚಂದ್ರಶೇಖರ; ಶಿವ: 
ರಾಜಧರನಂತು ಪ್ರಮಥಗಣರಾಜಿಸಾರೂಪ ದೊಳೆಮರ್ದು ವಿರಾಜಿಸುತ್ತಿರೆ 
(44: 4-೨) ; ನೀರೇ: ಜಾಂಬಕನೊಲ್ಲು ರಾಜಧರನಿಂದಂ ಸೂನುವಂ. . . 
ಪಡೆದಂ (ಹಮ್ಮಾರ. ೨-೬). [ಸಂ. 
ರಾಜಧರ್ಮ (ನಾ). ಅರಸನು ಪಾಲಿಸಬೇಕಾದ ಧರ್ಮ.-ಕರ್ತವ್ಯ ; 
ವಸುಧೆಯನೆಕಾಯತಮಾನಸನಣ್‌ವಿಂ ನೆಅಿದು, ರಾಜಧರ್ಮದಿನಭಿರಕ್ಷಿಸೆ 
ಪೋಯ ಕಾಲಂ (೫ತಿಫು: ೬-೬೯); ಹೇಳು ಹೇಳಿನ್ನೊಮ್ಮೆ ಧರ್ಮವ 
ಕೆಳಿದಟೀಯೆವು ನಿಮ್ಮ ಕಯ್ಯಲಿ ಕೇಳಲಾಗದೆ ರಾಜಧರ್ಮ ಪುರಾಣಸೂಗತಿಯ 
(ಕುಪ್ಕಾಳ. ೨೬-೩೬)- [ಸಂ.7 
ರಾಜಧಾನಿ (ನಾ). ದೇಶದ ಅಥವಾ ರಾಜ್ಯದ ಮುಖ್ಯಪಟ್ಟಣ.._ 
ಆಡಳಿತಕೇಂದ್ರ. : '" ಸೈಂಧಾವಾರಃ: ರುಜಧಾನೀ-ಈ ೨ ರಾಜಧಾನಿ” 
(ಕಉಯು. 96-೧40) ; ದಕ್ಷಿಕೋತ್ತರಶ್ರೇಢಿಗಳ್ಲೆ ರಾಜಧಾನಿಗಳಾಗಿರ್ದ. ... 
ಪೊಟಲ್ಲ ಳನೊಳಕೊಂಡು (ಅಂ. ೦-೬೨ ನ). [ಸಂ, ರಾಜಧಾನೀ]' 
ರಾಜನ, ರಾಜಣ. ರಾಜಾಣ, ರಾಜಾಸ, ರಾಜುಣ (ನಾ). ಒಂದು 
ಬಗೆಯ ಶ್ರೇಷ್ಠಜಾತಿಯ ಬತ್ತ ಮತ್ತು ಅದರ ಅಕ್ಕಿ ; ರಾಜಾನ್ನ : 
ಕನ್ನದ. ಬೊಮ್ಮಿ ದೇವಯ್ಯಗಳು ದಯಮರಸುಗಳು ರಾಜನದ ಬೊಮ್ಮಿ 
ದೇವಯ್ಯಗಳು (ಚಕ. ೩೬-3): ಕಲ್ಲವ್ವ ತಾಯಿ ಮೆಲ್ಲವ್ವ ರಾಜನವ 
ಜಲ್ಲಜಲ್ಲಾನೆ ಉದುರವ್ವ ನಾ ನಿನಗೆ ಬೆಲ್ಲದಾರತಿಯ ಬೆಳಗ್ಗೆನು (1೧8. 3). 
ರಾಜಣ ; ಉತ್ತ ಹೊಲದಲ್ಲಿ ಉತ್ರಾಣಿ ಕಾಳಲ್ಲಿ ಪುಟ್ಟರಾಜಣದ ಬಯಲಲ್ಲಿ 
ಬನಶಂಕ್ರಮ್ಮ ಚಿತ್ರಸಾಲಲ್ಲಿ ಬರುತಾಳಿ (808. 60) : ರನಿಜಣದ (ನೇ) 
ಗಣಿಗೆ ಒರಗಿ ನಿಂದಿರುವೋಳೆ ರಜ ಮದುಣನ ಕಿರುದಂಗಿ: ಕಡುಚೆಲುವೆ. 
ರಾಜಣ ತತ್ತಾರೆ ಹಸೆ ಹುಯ್ಕೆ (ಕಾಕರ, 00. ರಾಜಾಣ : ರಾಗಿಯು 
ಮುಗಿದಾವು ರಾಜಾಣ ಹೆಚ್ಚಾವು ನಾನ್ಹಿಡಿದ ಕೆಲಸ ವದಗ್ಯಾವು ರಾಗೀಕಲ್ಲೆ 
ನಾ ತೂಗಿ ಬಿಡುವೇನು ಬಲದೋಳೆ (೫ತ. ೩). ರಾಜಾನ ; ರಾಗಿ 
ಬೀಸೋ ಕಲ್ಲೆ ರಾಜಾನ ಒಡೆಗಲ್ಲೆ ರಾಯ ಅಣ್ಣಯ್ದ ಅರದುನೆ 
ರಾಗೀಕಲ್ಲೆ ರಾಜಬೀದಿಗೆ ದನಿದೋರೆ (ಕರ. ರಾಜುಣ ; 
ಗಂಧಾದ ಮರದಡಿ ರಃ ಕಲ್ಲಿನೊರ್ಳು ಆಡೀ ರಾಜುಣವ ತೊಳಿಸೋಳೆ 
ಗೋವಿಂದನ ಕರಕೊಳ್ಳೆ (ಜುಜ್ಮನ- ೩೪). 
[ಆ ಸಂ. ರಾಜಾನ್ನೆ ] 
ರಾಜನೀತಿ (ನಾ). ೧. ಅರಸನಿಗೆ ಅಥವಾ ರಾಜ್ಯದ ಆಡಳಿತಕ್ಕೆ 
ಸಂಬಂಧಿಸಿಡ ನೀತಿ ; ಆಡಳಿತ: ೈವಹಾರ ಸ ರಾಜಕಾರಣ ; ಸಾಮ 
ವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು ಬದುಕುವ ಭೂಮಿ 
ಪುಲರನಂತವಿಭವಕೆ ಬೀಜಮಂತ್ರಬದು (ಉನ್ಮಾಉ. ೯-8); ಈ ಗಿಣೆಯು 
ರಾಜನೀತಿಯರಿತು ಸಮಯೋಚಿತವಾಗಿ ಮಾತನಸಡಬಲ್ಲುದು 
(ಬಣ. ೦); ರಾಜದ್ರೋಹಿ - - . ಇನ್ನಿವನ ಜೀವದಿಂದಿರಲೀವ ಕರುಣೆ 
ಏತರ ರಾಜನೀತಿ? (ಗೊಳ್ಕೊಳಾ-.&-0೬೦)- ೨. [ಗಣಿತ] ಒಂದು 


20 


೬೪). 


೬ 


40 


ರಾಜನೀತಿಜ್ಞ 
ಇ 


ಬಗೆಯ ಲೆಕ್ಕ (?) : ಕರ್ಣಾಟಕದ ವಾರ್ತೆಯಲ್ಲಿ ಅಷ್ಟಾದಶಗಣಿತಂ' 
ಗಳುಂಟು ಆವಾವುದೆಂದೊಡೆ ಮಗ್ಗಿ ಗಣಿತ... ಕ್ಷೇತ್ರಗಣಿತ ಮಂಗಳಿ 
ಅಳತೆ ರಾಜನೀತಿ ಬಣ್ಣೂಂತರ ಪದ್ಮನಾಭ . - - ಮುತ್ತಿನ ಚೆಲ್ವಿನ 
ಗಣಿತವುಂ ಅಷ್ಟುದಶಗಣಿತಂಗಳು (ಕ್ಷತ್ರ. ೨-೩)-, [ಸಂ.] 

ರಾಜನೀತಿಜ್ಞ (ನಾ). ರಾಜನೀತಿಯನ್ನು ಬಲ್ಲವನು; ರಾಜ್ಯದ ಆಡಳಿತ 
ವ್ಯವಹಾರವನ್ನು ತಿಳಿದವನು : ಆಂಗ್ಲರಾಜನೀತಿಜ್ಞರು. ನಿರೂಪಿಸಿದ 
ವಿದ್ಯಾಭ್ಯಾಸವಿನ್ಯಾಸ ಇವೆರಡಕ್ಕೂ ಪುಷ್ಟಿ ಕೊಟ್ಟಿತು (ಬಳ್ಳಾರ. ೦0೪ ಶೀಠಿಕ)- 

[ಸ0.] 

ರಾಜನೆಲ್ಲು (ನಾ). ಒಂದು ಬಗೆಯ ಉತ್ತಮಜಾತಿಯ 
ರಾಜಾನ್ನ : (+): [ರಾಜ ನೆಲ್ಲು (ಆ ನೆಲ್‌)] 

ರಾಜನ್ಯ (ನಾ)- ೧. ದೊರೆ ; ಅರಸು: "ರಾಜಾ, ರಾಜನ್ಯಃ 
ಲೋಕಪಾಲ;-ಈ ೧೨ ಅರಸು” (ಕರಾಯ. ೬೯.೨೬೭), ೨. ಕ್ಷತ್ರಿಯ 
ವಂಶದಲ್ಲಿ ಹುಟ್ಟಿದವನು ; ಕ್ಷತ್ರಿಯ : *ಮೂರ್ಧ್ಯಭಿಸಿತ್ತ, ರನಿಜನ್ಯಃ, | 
ಬಾಹುಜಃ, ಕ್ಷತ್ರಿಯಃ: ವಿರೌಟ್‌-೫ ರಾಜ್ಕಾಧಿಕಾರದ ಪಟ್ಟ ಕಟ್ಟಿ 
ಕೊಂಡಿರುವ ಕ್ಷತ್ರಿಯನಿಗೂ ಅವನ ವಂಶದಲ್ಲಿ ಹುಟ್ಟಿದವರಿಗೂ ಹೆಸರುಗಳು" 
(ರಾತಿ. ೨೩೪); ರಂಜನ್ಮರ್ಗೊಂದು ಸಭೆ ಪುರದ ಪುರಂಧ್ರಿಯರ್ಗೊಂದು 
ಸಭೆ ಯೋಜನದಳತೆಯೊಳುಯ್ತು (ಉನತಕ್ಕ- ೧೬-೦); ಉದಯವಾಗಲಿ 
ನಮ್ಮ ಚೆಲುವ ಕನ್ನಡನಾಡು . , . ರಾಜನ್ಯರಿಪು ಪಠಶುರಾಮನಮ್ಮನ 
ನಾಡು (ಕನ್ನಣ. ೦೦೦): [ಸಂ,) 

ರಾಜನ್ಯಕ (ನಾ)- ಅರಸರ ಸಮೂಹ ; ದೊರೆಗಳ ಗುಂಪು ; " ರಾಜಕಂ- 
ರುಜನ್ಮಕಂ-ಅರಸುಗಳ ಗುಂಪಿಗೆ ರಾಜನ್ಯಕವೆಂದು ಹೆಸರು” (ಸಿರ್ಯಾಂತಿ-೨೩೩); 
ಅನೇಕ ರಾಜನ್ಯಕಮಕುಟಸಂಘಟ್ಟೋಚ್ಛಲನ್ಮಣಿಮರೀಚಿಗಳ್‌ ವಿಲಯಾನಲ 
ವಿಸ್ಟುಲಿಂಗಂಗಳಂತೆ. ದೆಸೆದೆಸೆಗೆ ಕೆದಜಿಗೆ (60ಪು- ೦೪-೪೨, 2); ರಾಜಶೇಖರ 
ಸುಕುಮಾಾರನ ಬಗೆಗೆ ಸಭಾಸದವೃದ್ಧಪ್ರಸಿದ್ಧರಾಜನ್ಯಕಂ ಬಗೆ ಮೆಚ್ಚ ಮಣಿ 
ಮಕುಟಮನೊಲೆದು ತೂಗಿ (ಉ೩ಕೇ- 09-39 ೦). [ಸಂ.]. 

ರಾಜನ್ವತಿ (ನಾ). ಒಳ್ಳೆಯ ರಾಜನನ್ನು ಉಳ್ಳಿ ದೇಶ ; ಸದ್ಗುಣಿಯಾದ| 
ಅರಸಿನಿರುವ ನಾಡು ; ರಾಜನ್ವತಿ ಮಾಡು ಧರಣಿಯಂ ಧರಣಿಪತೀ 
(ಅಂತ್ರ. 0-೨೦) ;  ರಾಜನ್ವತೀನಾಮಮಂ ` ವಸುಧಾದಲ್ಲಭೆ ತಾಳ್ದೆ 
(ಅನಂತ. ೯-೪): [ಸಂ. ರಾಜನ್ವತೀ 

ರಾಜಪಟ್ಟ (ನಾ). ೧- (ವಿಧಿಪೂರ್ವಕವಾಗಿ) ಅರಸನ ಹಣೆಗೆ ಕಟ್ಟುವ 


ರಾಜ್ಯಾಧಿಕಾರದ ಪಟ್ಟ... ಲಲಾಟಪಟ್ಟ :' (4). ೨. ದೊರೆಯ 
ಅಧಿಕಾರ ; ಅರಸೊತ್ತಿಗೆ : ರಾಜಪಟ್ಟವು ದೊರಕುವ ಮೊದಲು ಬಡಜನರ 


ಗೆಳೆಯರೆ ಸುಖದು;ಖಗಳು ಅವನಿಗೆ ತಿಳಿದಿರುವುವು (ಗುರುತೆ. ೫)... [ಸಂ]! 
ರಾಜಪಿಂಡ (ನಾ): ಅರಸುಕುಲದಲ್ಲಿ ಹುಟ್ಟಿದವನು ; ರಾಜವಂಶಕ್ಕೆ 
ಸೇರಿದವನು : ಚಂದ್ರೆಹಾಸನ ಮುಖ ನೋಡಿದ ಕೂಡಲೆ ಅವನು ರಾಜ 
ಪಿಂಡ ಎಂದು ತಿಳಿಯುತ್ತಿತ್ತು (649)- [ಸಂ.] 
ರಾಜಪಿಂಡೆ (ನಾ). ಇ ರಾಜಪಿಂಡ : ಖಾಜೆಗಳೂ ರಾಜಪಿಂಡೆಯವರೂ | 
ದಿವ್ಯಾಸನಗಳನ್ನು ಅಲಂಕರಿಸಿದ್ದಾರೆ (0ೌ0ತ್‌- 33)- [ ರುಜಪಿಂಡ) 
ರಾಜಪುತ್ರ (ನಾ). ೧. ಅರಸುಮಗೆ ; ರಾಜಕುಮಾರ : ಬಾಹು: 


ಮಿಲ್ಲದ ರಾಜಪುತ್ರನುತೆ ತಕ್ಕುಗೆಟ್ಟು (ಕಾಂಕಿಫು- ೨-೩ಂ ನ) ; ತಗರ. , 
ಜಗಳವ ಕಾದಿಸುತಿಹ ರಾಜಪುತ್ರರು ಸೊಗಸಿದರಾ ಬೀದಿಯೊಳಗೆ (ಕಂಂಂ. ; 
ಒಬ: ೨. ಒಂದು ಕ್ಷತ್ರಿಯವಂಶದ ಹೆಸರು; ರಜಪೂತ 
ಬಾಟನೀರೆಂಬಲ್ಲಿನ ರಾಜಪುತ್ರ ಅರಸನೊಬ್ಬನು ಅದನನ್ನು ಪ್ರತಿಭಟಿಸಿದನು 
(ಜಾರಿಕ್ರ್ರ- 211, 0೨೬೦). [ಸಂ,] 

ರಾಜಪುತ್ರಿ (ನಾ)- ದೊರೆಯ ಮಗಳು ; ಅರಸನ ಪುತ್ರಿ : ರಂಜಪುತ್ರಿಯು 
ನಾನು, ರಾಜೀವಕುಲದ ಕುಲದೈವತದ ಹಾಗೆ ಬೆಳೆದು . - . ರಾಜಿಸಿದೆಮು 


೭೫೯೮ 


ರಾಜಬಲೆ 


(ಕೃಷ್ಯಾಕು- 9-08); ರಾಜಪುತ್ರಿಯು ಎಚ್ಚತ್ತರೆ ತನ್ನನ್ನು ಕೇಳದೆ ನಿನ್ನನ. 
ಹೊರಗೆ ಬಿಟ್ಟದ್ದಕ್ಕಾಗಿ ವಿಪರೀತವನ್ನು ತಿಳಕೊಂಡಾಳು (ಶರ್ಮನ, 4): 
[ಸಂ. ರಾಜಪುತ್ರಿ] 
ರಾಜಪುರುಷ (ನಾ). ೧: ದೊರೆಯ ಸೇವಕ; ಅರಸನ ಆಳು. ೨. 
ಅರಸನ ಕೈಕೆಳಗಿನ ವ್ಯಕ್ತಿ, - ಅಧಿಕಾರಿ; ಮಂತ್ರಿ ಪೂರ್ಣಯ್ಯನವರು 
ಜೊತೆಯಲ್ಲಿ ಅಜಾನುಬಾಹುವಾದ ರಾಜಪುರುಷನೊಬ್ಬನನ್ನು ಕರೆದು 
| ಕೊಂಡು ದರಿಯಾದೌಲತ್ತಿನ ಮೆಹಡಿಯ ಮೇಲೆ ಬಂದರು (03084. ೨4). 
| ೩. ಮಂತ್ರಿ; ಸಚಿವ: [ಸಂ.7 
ರಾಜಪುರೋಹಿತ (ನಾ). ಅರಮನೆಯ ಧಾರ್ಮಿಕ ವ್ರತಾದಿಗಳನ್ನು 


ನ್ನ್ನ 


29| ಮಾಡಿಸುವವನು,- ಪುರೋಹಿತ; ಚಕ್ರವರ್ತಿಯು . ರಾಜ 

|  ಪುರೋಹಿತನನ್ನು ಕರೆಯಿಸಿ. ಶಾಂತಿಸಂಸ್ಕಾರಗಳನ್ನು ಮಾಡಿಸಿದನು 

| (a: a); ರಾಜಪುರೋಹಿತರು. ಮಹಾಬ್ರುಹ್ಮಣರು . , - ಸಾಂತಲ 

ದೇವಿಗೆ ಮಂತ್ರಪೂರ್ವಕವೂಗಿ ಅಭಿಪೆ:ಕಮಾಡಿದರು (೫೦೫೫- ೦೩) [ಸಂ.] 

ರಾಜಪೂಜಿತ (ನಾ). ಅರಸರಿಂದ ಪೂಜಿಸಲ್ಪಟ್ಟವನು.-- ಗೌರವಿ 

| ಸಲ್ಪಿಟ್ಟಿವನು: ಕಾಳಿಗನತಿಧವಳಯಶು ರಾಜಪೂಜಿತ ಸ್ಥಿರವಚನಂ 
(93a, XX; ೩೦-೦೨; 1046)- [39.1 


ರಾಜಪೂಜ್ಯ (ನಾ). ಅರಸರಿಂದ ಪೂಜಿಸಲ್ಪಡುವವನು.--ಗೌರವಿ 
ಸಲ್ಪಡುವವನು: ನಾಗನಾಯಕಜಿತಾರಿಮಣ್ಣಲವ ರಾಜಪೊಜ್ಯಮಮಲ 
ಶ್ರೀಯಾಮ್ಬ! ದಮ್‌ ಕುಮದವು್‌ ಹತಮದದು್‌0  ನಮಾಮ್ಯಹಮ್‌ 
(ಎಕ. 21, « ಸು. 700); ನುಡಿದಡೆ ಕರ್ಣ್ಣನಾಹವದೊಳಿನ್ನ ಸುತಂ 
* « ಚಾರುದತ್ತನೆನ್ನಡೆ ಸಲೆ. [ಮೆಟ್ಟಿ] ಬಣ್ನಿಸುವರಾರ್ಗ್ಗಳ ರಾಜಿತ 
ರಾಜಪೊಜ್ಯನಂ (4933: ೫%. ೩0-೦೫; 104): ರೂಪೋತ್ಕರನು ಧನಿಕನು 
ರುಜಪೂಜ್ಮನು ಕೀರ್ತಿವಲ್ಲಭನು (ಕುವ್ಮಾಣ, ೩-೦೦೩). [ಸಂ.] 
ರಾಜಪೆಂಡಿ (ನಾ). ಇ ರಾಜಪಿಂಡ : “ರಾಜಬೀಜೀ: ರಾಜವಂಶ್ಯಃ - ೨ 
ರಾಜವಂಶದಲ್ಲಿ ಹುಟ್ಟಿದವನ ಹೆಸರುಗಳು, ರುಜಪೆಂಡಿ ಅರಸುಪೆಂಡಿ ” 
(ಒಂ ೨೦೨). * ಅರಸುಪೆಂಡಿ ' ಪರಃ. [ರಾಜ 4 ಪೆಂಡ್ಮಿ) 
ರಾಜಪ್ರಕೃತಿ (ನಾ). ಅರೆಸನು ಮಂತ್ರಾಲೋಚನೆಯನ್ನು ಮಾಡಿ 
ನ ನಿರ್ವಹಿಸುವಿಕೆ : ುಂತ್ರಂ ಕ್ಷಾತ್ರವಟ್ಟೆ ರಾಜ 
(once: ೭-೬ [ಸಂ.] 
ಅರಸನ ಪರವಾಗಿ ಅಧಿಕಾರವನ್ನು ನಿರ್ವಹಿ 
; ಸುವ ಅಧಿಕಾರಿ: ಇನ್ನು ಕೆಲವು ಸಂದರ್ಭಗಳಲ್ಲಿ ರಾಜಪ್ರತಿನಿಧಿಗಳೂ 
ಇವರೊಂದಿಗೆ ಕಲೆಯುತ್ತಿದ್ದು ದುಂಟು (ತಗಿ ). [ಸಂ,] 
ರಾಜಪ್ರಮುಖ (ನಾ). ರಾಜ್ಯದ ಪ್ರಧಾನವ್ಯಕ್ತಿ ; £ ಈಗಿನ "ರಾಜ್ಯ 
ಪಾಲ' ಎಂಬ ಪದಕ್ಕೆ ಪರ್ಯಾಯವಾಗಿ ಹಿಂದೆ ಬಳಕೆಯಲ್ಲಿದ್ದ 
ಪದ : ಎಲ್ಲೆಲ್ಲಿ "` ರಾಜ್ಯಪಾಲರು * ಎಂಬ ಪದವು ಬರುತ್ತದೆಯೋ 
ಅಲ್ಲಲ್ಲಿ ಆ ಪದಕ್ಕೆ ಬದಲಾಗಿ *' ರಾಜಪ್ರಮುಖರು * ಎಂಬ ಪದವನ್ನು 
ಸೇರಿಸಿಕೊಳ್ಳತ! [ಸೂ.] 
ಹೊಗಳುವುದು... ಶ್ಲಾಫಿಸು 
* ಫಲಶ್ರುತಿ ಇವಳನ್ನು ಸಕ್ರಮ 


4) ವಾಗಿ ನಿರೂಪಿಸುವ ಶಾಸನ (ನೂರ. 6೭). [ಸಂ. ರಾಜಪ್ರಶಂಸಾ] 
ರಾಜಫಣಿ (ನಾ). ಹಾವುಗಳಲ್ಲಿ ಶ್ರೇಷ್ಠವಾದುದು ; ನಾಗರಾಜ; 
ರಾಜಸರ್ಪ : “ಫಣಿಭುಗ್ರಾಜಫಣಿಯೆನಲ್ಕರವಾವು” (ನುಗಣ: 00೮-4): 
[ಸಂ. ರಾಜಫಣಿನ*] 
ರಾಜಬಲೆ (ನಾ): ಒಂದು ಬಗೆಯ ಸಸ್ಯ; ಸಾರಣೆ : ''ಸಾರಣೀ - - - 
| ರಾಜಬಲಾ: ಭದ್ರಬಲು -- ೫ ಕಿರಿಯ ಹಸಾರಣೇಗಿಡ, ಸಾರಣೆಗಿಡ'' 
(cs: ove): [ಸಂ. ರಾಜಬಲಾ] 


ರಾಜಬಾಳೆ. 


ರಾಜಬಾಳೆ ' ರಾಜವಾಳೆ ' ನೋ. 

ರಾಜಬಿತ್ತರಿ (ನಾ). ಅರಸನ ವಿಲಾಸಿನಿ : ಮುತ್ತಿಕೊಂಡಾ ರುಜಬಿತ್ತರ 
ಯರು . . . ತೋರಲಾ ರಾಜಪೋದಿಯರ್‌ ಧೀರರಾಗಿ ವರದರಗಿಳಿಯಂ 
ಕುರಿತು ವಹಿಲದಿಂದೆ ಸರಸೆಸುಕುಮಾರ ಶುಕರಾಜ ಸಾರ್ವಭೌಮ ಯಾರು 
ನೀಂ ಬಂದ ಕಾರ್ಯವನ್ನರುಹು ಜೀಯ್ಕೂ (ಗಂಧಿ. ೫೨-3). 

[ರಾಜ 4 ಬಿತ್ತಿ] 

ರಾಜಬೀಜಿ (ನಾ). ಎ ರಾಜಪಿಂಡ: ` ರಾಜಬೀಜೀ, ರಾಜವಂ: 
೨ ರಾಜವಂಶದಲ್ಲಿ ಹುಟ್ಟಿದವರ ಹೆಸರುಗಳು; ರಾಜಪೆಂಡಿ, ಅರೆಸುವೆ: 
(ಸಿರ್ಕಾಂತಿ- 3೦೨). [ ಸಂ. ರಾಜಬೀಜನ್‌ ] 

ರಾಜಬೀದಿ (ನಾ). ಮುಖ್ಯರಸ್ತೆ ; ಹೆದ್ದಾರಿ: ಮುಂದೆ ಕಂಬಿಯ 
ಕಂಚುಕಿಯರೊಲವಿಂದ ವಿಪ್ರರ ಮಂತ್ರ ಘೋಷಣೆಯಿಂದ ಬಂದರು ರಾಜ 
ಪುತ್ರರು ರಾಜಬೀದಿಯಲಿ (ಕೊರರಾ- 0-0೬-93) ; ದ್ವೌರಕಫಾಥಭಟ್ಟನು 
ಸ್ನ ಮಗನಾದ ಹರಿಯನ್ನು ಕರಕೊಂಡು ರಂಜಬೀದಿಯಲ್ಲಿ ಹೋಗು 
ತ್ತಿದ್ದನು (ಮುಂರಿಯಿ- ೪-0೩) - ರಾಜ -- ಬೀದಿ] 

ರಾಜಬುರಿಹಣ್ಣು (ನಾ). ಒಂದು ಬಗೆಯ ಹಣ್ಣು : ಗೋಮುಳ್ಳು, 
ರಾಜಬುರಿಹಃಣ್ಸು (ಕೈಗ ೬೬-೦೩೬೦): 
'[ರಾಜಬುರಿ (p *-ಇಂ. Rupberry) - ಹಣ್ಣು (ವ ಪಣ್‌)] 

ರಾಜಬೋಯಿ, ರಾಜಬೋವ (ನಾ). ಅರಸನ ಪಲ್ಲಕ್ಕಿಯನ್ನು ಹೊರು 
ವವನು : ಅಂದಣವನ್ನು ಹೊತ್ತಿರುವವರು . . . ರಾಜಬೋಯಿಗಳು 
(ಕಾಂಗ. 46). ರಾಜಟೋವ : ರಾಜಬೋವಂ ಚಂಡವಂಶಮಂ 
ತನಗೆಂಬ 'ವ್ಯಾಜದಿಂ ಮನೆಮನೆಗೆ ಬೇಡೆ ಕಲ್ಮಾಣದೊಳಗಾ ಜನಂ ಕುಡ 
ದಿರಲು (088: ೩೨-೨೬). [ರಾಜ ೬ ಬೋಯಿ ( ಎ ಬೋಯ)] 

ರಾಜಬೋವ " ರಾಜಬೋಯಿ ' ನೋ. 

ರಾಜಬ್ರುವ (ನಾ). ಅರಸನೆಂದು ಹೇಳಿಕೊಳ್ಳುವವನು ; ಹೆಸರಿಗೆ 
ಮಾತ್ರ ದೊರೆಯಾದವನು : ಸವನಿಸಿದ ಗರ್ವದಲಿ ರಾಜಬ್ರುವನು 
ಕಳುಹಿದನಿಂದು. ಕರುಣಾರ್ಣವನೆ ನಿಮ್ಮಡಿಯಂಭ್ರಸ್ನೌಧಿಗೆ (0೪. 
00-೩9-14), [ಸಂ.] 

ರಾಜಭಕ್ತಿ (ನಾ). ಅರಸನ ಮೇಲಿರುವ ಭಕ್ತಿ; ರಾಜನಿಷ್ಠೆ : ಅವರು 
ರಾಜಭಕ್ತಿಯನ್ನು ತೋರ್ಪಡಿಸಿದರೆ ಅವರಿಗೆ ನಗರದ ದಿವಾನಗಿರಿಯನ್ನು 
ಕೂಡಬಹುದು (ಉತ್‌: ೬೪). [ಸಂ.] 

ರಾಜಭತ್ತ (ನಾ). ಇ ರಾಜನೆಲ್ಲು: ಏಲಕ್ಕಿ, ರಾಜಭೆತ್ತದೆರಳು ಇವನ್ನು 
ಸಕ್ಕರೆಯೊಡನೆ ತಿನ್ನಲು ದಾಹವಡಗುವುದು (ಸತನ್ಕಿ. ಕಂ. ೪೬4). 

[ ರಾಜ 4 ಸತ್ತೆ (ಬತ್ತ) ) 

ರಾಜಭವನ (ನಾ). ಅರಸನ ನಿವಾಸ ; ಅರಮನೆ: ಮಹಾಮಕುಟ 
ಬದ್ಧಪರಿವೃತಂ ರಾಜಭವನಮಂ ಪೊಜಮಟ್ಟು. (೪೦೬: 00-09 2) ; | 
ರನಿಜಭವನದ ರಾಜಾಂಗಣಮಂ ಪೊಕ್ಕು (ಪುತ್ನಫೆ- 6-೫೭ ನ). [ಸಂ] 

ರಾಜಭಾಷೆ (ನಂ). ಒಂದು ದೇಶದ ಅಧಿಕೃತವಾದ ಆಡಳಿತಭಾಷೆ ; 
ಆಗ ರಾಜಭಾಷೆಯೊಂದು ಹಿಮಾಲಯದಿಂದ ರಾಮೇಶ್ವರದವರೆಗೂ 
ಸ್ವೇಚ್ಛೆಯಾಗಿ. ಓಡಾಡುವುದು (ಕಲ: ೨) ; ಪರ್ಷಿಯನ್‌ಭಾಪೆ ಬಹು 
ಕಾಲ ದೆಹಲಿಅರಸರ ರಾಜಭಾಷೆಯಾಗಿ ನಡೆದುಬಂದಿತು 
* ರಾಜ್ಯಭಾಷೆ ` ಪರಾ. [ ಸಂ, ರಾಜಭಾಷಾ 7 

ರಾಜಭೋಗ (ನಾ). ೧. ಅರಸನಿಗೆ ಯೋಗ್ಯವಾದ ಆಹಾರ; 
ಶ್ರೇಷ್ಠವಾದ ಆಹಾರ : ಇದರಲ್ಲಿ ಅನ್ನ ಸಾರು ಇದೆ. ಅದೇ ನನಗೆ 


(ಕಾರದ. ೪0೪). 


ರಾಜಭೋಗ (ಕೇಶ್ರಕ್ಕೆ- ೫೨): ೨. ಅರಸರಿಗೆ ಯೋಗ್ಕವಾದ ಸುಖ; 
ಶ್ರೇಷ್ಠವಾದ ಸಂಖ. ೩. ಒಂದು ಬಗೆಯ ಬತ್ತ ಮತ್ತು ಅಡರ 
ಅಕ್ಕಿ: ರಂಜಭೋಗ ಊಟಕ್ಕೆ ಚೆನ್ನಾಗಿರುತ್ತದೆ (68). [ಸಂ.] 


೭೫೪೯೯ 


38 


46 


45 


ರಾಜಮಲ್ಲ 


ರಾಜಮಂಡಲ, ರಾಜಮಂಡಳ (ನಾ). ೧. ದೊರೆಗಳ :ಸಮೂಹ ; 


ಅರಸರ ಗುಂಪು; ಭಾರತೀಯರಾಜರಾದ ತಾವೇ ನಿಯೋಜಿಸಿದ 
ಯಾವದೇ ಸಂಯುಕ್ತರಾಜಮಂಡಲದ ಕೈಯಲ್ಲಿ .. . ಸಮರ್ಪಿಸಿ 
(ಶ್ರಹರ- 8೩). ೨. ಚಂದ್ರಮಂಡಲ, ರಾಜಮಂಡಳ : ೧. ೨: 


ರಿಪುರಾಜಮಂಡಳಂ ಕುಂದಿ ಪದ್ಮತೆ:ಜದಿನದೊರ್ಮೆಯಂಂ ಪೆರ್ಚದು ಭಾವಿ 
ಪೊಡೆಯ್ದಿ ಮಿತ್ರಮಂಡಳವೂುಪಚಯಮಂ ತಾಳ್ವುದಂತದುಚಿತಂ ಚಿತ್ರಂ 
(ಶಿತೃಶು- 0): [ಸಂ.] 

ರಾಜಮಂಡಳ ' ರಾಜಮಂಡಲ' ನೋ. 

ರಾಜಮಂತ್ರ (ನಾ). ಅರಸನು ಮಂತ್ರಿಗಳೊಡನೆ ಮಾಡುವ 
ಆಲೋಚನೆ ; ದೊರೆಯ ಮಂತ್ರಾಲೋಚನೆ : ರುಯನನುಜರು 
ದುರುಳರುಚಿತಾನಂಚಿತಗೇಡಿಗಳಿರುಳು ದೊರೆಗಳು ., .. ಹರಿಯ ಬಲು 
ಹುಂಟಾದಡೆಯು ಧಿಕ್ಕರಿಸಬುರದು ರಾಜಮಂತ್ರವನು (ಕುನ್ಯಾಲೀ, ೬-೦೪). 

| [70/3 

ರಾಜಮಂದಿರ ' (ನಾ). ಎ ರಾಜಭವನ ; ಭರತೇಶ್ವರಚಕ್ರ ರ್ತಿ ನಿಜಸ್ಮಪತಿ 

ರತ್ನವಿರಚಿತಮಣಿದುಯರಾಜಮಂದಿರಮಂ ಪುಗುವುದುಂ (60 ಶೃ. ೦೨-೦ ವ): 

ಜಯರವದ ರಭಸದುದಾರ ಮೆಜ್‌ಯಲು ಬೀಳುಕೊಂಡನು 

|  ಮಂದಿರವ (ಕುವ್ಗಾಳ. ೦-೪೪). [Xo.] 
ರಾಜಮಖ (ನಾ). ರಾಜಸೂಯ ಯಾಗ : ನಿನ್ನ ಕೃಪೆಯಲಿ ರಾಜಮಖ 
ನಿಷ್ಟನ್ನವಾದರೆ ಬೊಪ್ಪ] ನಿಂದ್ರನ ಮನ್ನಣೆಯ ಮೈಸೋಂಕಿನೋಲಗ ಸುಲಭ 
ವಹುದು (ಕುನ್ಮಾತ. ೬-೦೪)..." ರಾಜಸೂಯ ' ಪರಾ. [ಸಂ.] 
ರಾಜಮಕೆತನ (ನಾ). = ರಾಜಕುಲ ೧: ರಾಜಮನೆತನದಲ್ಲಿ ಜನ್ಮವೆತ್ತಿ 
ದರೂ... ಗಟ್ಟಿಮುಟ್ಟಾಗಿ ಬೆಳೆದನು (ಕುಕ. ೭೪). 
[ರಾಜ -೬ ಮನೆತನ] 

[ರಾಜಮನ್ನಣೆ (ನಾ). ೧. ದೊರೆಯಿಂದ ಬರುವ ಮಾನ್ಯತೆ ; ಅರಸನು 
ತೋರುವ ಗೌರವ : ಹಿಂದೆ ವೀಣೆ ಶೇಷಣ್ಣನವರು ತಮ್ಮ ಕೊನೆಗಾಲದ 
ವರೆಗೂ ಮೈಸೂರಿನ ಆಸ್ಮಾನವಿದ್ವಾಂಸರುಗಿ ರಾಜಮನ್ನಣೆಗೆ ಪಾತ್ರ 
ರಾಗಿದ್ದರು (68)... ೨. ಅತಿಶಯವಾದ ಮನ್ನಣೆ; ಶ್ರೇಷ್ಠ 
ಮರ್ಯಾದೆ : ರಾಜಮನ್ನಣೆಯುಂಟು ಭೀಮಖವಿಗೆ! (ಕಂಂಶು- ೪3). 

[ರಾಜ ಮನ್ನಣೆ] 

ರಾಜಮಯ್ಯ (ನಾ)- ಒಬ್ಬಾತನ ಹೆಸರು; ರಾಜಮಯ್ಯನ ಮಗ 

ಭೀಮಯ್ಯ (ಎಳ: ೩. ತಂತಾಮು. ೪೯-೪; 961). 
[ರಾಜ 4- ಅಮ (ಎ ಅಮ್ಮ) 4 ಅಯ್ಯ] 
ರಾಜಮರಾಲ, ರಾಜಮರಾಳೆ (ನಾ). ಶ್ರೇಷ್ಠವಾದ ಹಂಸ ; ಅರ 
ಸಂಚಿ: ಕಾಲ್ಮೊಗಂ ಕೆಂಪುದೋಟಕ ರಾಜಮರಾಲಂ [೫೫೦- ೪೦) " 
(ಹಾಗಾ: 50-ಟಿಕಿ ರಾಜಮರಾಳೆ : ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ: [ಸಂ.] 

ರಾಜಮರಾಳ ` ರಾಜಮರಾಲ ` ನೋ. 

ರಾಜಮರ್ಯಾದೆ (ನಾ). ೧. = ರಾಜಮನ್ನಣೆ ೧: ಕರವಯ್ಯನಿಗೆ.., 
ಅಡ್ಡಣಿಗೆ ಮತ್ತು ಗದ್ದಿಗೆಗಳೆಂಬ ರಾಜಮರರ್ಶಾದೆಗಳನ್ನೊಳಗೊಂಡು 
ಪಲಿನಾಡ ಕೊಳತೂರನ್ನು ವೈಶ್ಯದತ್ತಿಯಾಗಿ ಕೊಟ್ಟನು (84900: ೪ ೦). 
೨. = ರಾಜಮನ್ನಣೆ ೨: ಆ ಸಜ್ಜನರನ್ನು "ಕಾಣಲು ಹೋದಾಗ 
ನಮ್ಮನ್ನು ರಂಜಮರ್ಯಾದೆಯಿಂದ ನೋಡಿಕೊಂಡರು (6) - 

[ಸಂ. ರಾಜಮರ್ಯಾದಾ] 

ರಾಜಮಲ್ಲ (ನಾ). ಒಬ್ಬಾತನ ಹೆಸರು ; ಐ ಗಂಗವಂಶದ ಒಬ್ಬ ಅರಸನ 
ಹೆಸರು: ರಾಜಮಲ್ಲಪೆರ್ಮ್ಮಾನಡಿಗಳ್‌ ಪ್ರಿಥುವೀರಾಜ್ಕಂಗೆಯೆ (೪. 
೫೩. ನೆಂಃನ. ೬೫-೪ ; 870). : ' ರಾಚಮಲ್ಲ' ಪರಾ. [ಸಂ.] 


ರುಜ 


ರಾಜಮಹಿಪಿ 


ರಾಜಮಹಿಷಿ (ನಾ). ಅರಸನ ಪಟ್ಟದ ರಾಣಿ ; ಮಹಾರಾಣಿ : ವಿಜಯ 
ರಾಜಮಹಿಷೀಮಯೂರಾತಪತ್ರ ಶಂಕಾವಹಸಂಕುಳಂಗಳಿಂದಂ 
ತೀವಿದ ಸಿಬಿಗೆಯೊಳ" (ಅಂಕ: ೦೪-೦ ಕ); ಮಂದ್ರತಾರಗೀತಿಯ 
ಪವಣೊಪ್ಪೆ ರಾಜಮಹಿಷೀಸಭೆಯೊಳ್‌ ಕಡುಜಾಣೆಯುಂ ಪ್ರವೀಣೆಯುಮೆನೆ 
ವೀಣೆಯಂ ಮಿಡಿದಳ್‌ (ಊತಕ. ೯-೦೬೭). [ಸಂ. ರಾಜಮಹಿಷೀ) | 8 

ರಾಜಮಾತೆ (ನಾ). ಅರಸನ ತಾಯಿ : ರಾಮನು ಪಟ್ಟಕ್ಕೆ ಬುದರೆ , . . 
ಕೌಸಲೈ ರಾಜಮಾತೆಯಾಗುತ್ತಾಳೆ (ಊರದ- ೪9); ರಾಜಮಾತೆಯವರ 
ಸಂತೋಷನಂತೂ ಹೇಳತ್ಶೀರದಷ್ಟಾಗಿತ್ತು (ತಾಂಕರಾ. ಊ೪). 

[ಸಂ. ರಾಜಮಾತಾ] 

ರಾಜಮಾನ (ನಾ). ರಾಜನಿಂದ ಅಥವಾ ಸರಕಾರದಿಂದ ಅಧಿಕೃತವಾಗಿ |9 
ಗೊತ್ತುಪಡಿಸಲಾದ ಒಂದು ನಿರ್ದಿಷ್ಟ ಅಳತೆ : ಮಹಾಜನ ಪ್ರಜೆಯಾ 
ಸನ್ಮತದೆ ಕೊಟ್ಟದು ರಾಜಮಾನ ಅಯ್ಯುತ್ತು ಮತ್ತರ್‌ (4: 1x-i, 
೪6-೬; 98% ಕತ) ; ಸರ್ವ ನಮಸ್ಕಮಾಗಿ ಬಿಟ್ಟ ಕರಿಯ ಕೈ ರುಜಮಾನ 
ದೊಳಾಣಿು ಮತ್ತೆರ್‌ (Ne xv), ೩; 1019). [ಸಂ.] 

ರಾಜಮಾನ್ಯ (ನಾ). ೧. ದೊರೆಯಿಂದ ಗೌರವಿಸಲ್ಪಟ್ಟವನು. [35 
೨. ಗೌರವಾಸ್ಪ್ರದರನ್ನು. ಕುರಿತು ಬರೆಯುವಾಗ ಅಥವಾ 
ಮಾತನಾಡುವಾಗ ಉಪಯೋಗಿಸುವ ಸಾಂಪ್ರದಾಯಕವಾದ 
ಮರ್ಯಾದೆಯ ಮಾತು: ರಾಜಮಾನ್ಯರಂಜಶ್ಶಿ ... . ಹೆಸರಿನ ಹಿಂದೆ 
ಜೋಡಿಸಿ ಬರೆಯುವ ಸಂಪ್ರದಾಯವುಂಟು (ಯುಂಂಖಿ. ೪-4೪). 
"ರಾಜಶ್ರೀ 'ಹೋ- [ಸಂ.] 

ರಾಜಮಾರ್ಗ (ನಾ). ೧. ದೊಡ್ಡ ರಸ್ತೆ; ಮುಖ್ಯವಾದ ಮಾರ್ಗ; 
ಹೆದ್ದಾರಿ: “ಘಂಟಾಪಥಃ, ಸುಂಸರಣಂ_ಈ ೨ ರಾಜಮಾರ್ಗದ ಪೆಸರು. 
೧೦೦ ಮಾರಳತೆಯ ಮಾರ್ಗವೆಂದೆಂಬರು” (ನಾಕಾ, 008); ಸುರ್ವಭೌಮಂ 

« ಚೆಂಚತ್ವಂಚರತ್ನ ತೋರಣೂಲಂಕೃತಲಾಟಮಾರ್ಗದಿಂ ಬರ್ಪಾಗಳ* 

(ಫು. 00-09 5) ; ಲ೦ತಕಟಕದ ರಾಜಮಾರ್ಗದೊಳುಲಿವುತಾಡುವ ಭಕ್ತ | 
ಗಣಸಂಕುಳದ ನಡುವೆ - . . ಶವವನೀಕ್ಷಿಸಿ (848 ೬೨-೦೨). ಪ ದೇಶದ 
ಮುಖ್ಯಪಟ್ಟಣಗಳಿಗೆ ಹೋಗುವ ದೊಡ್ಡರಸ್ತೆ: ಬಾಟಾಮಾರ್ಗ | 
ರಾಷ್ಟ್ರೀಯ ಹೆದ್ದಾರಿ. ೩. (ಆಲಂ) ಒಳ್ಳೆಯ ದಾರಿ; ತಕ್ಕ 
ಉಪಾಯ : ಜನೆ ತುಂಬಿಸಲಿಕ್ಕೆ ಚರುಪೇ ರಾಜಮಾರ್ಗ (ಕಠ. 000); 
ಶಿಸ್ತಿನ ಹೆಸರಿನೆಲ್ಲಿ ಅದುಮಿ ಹಿಡಿಯುವುದು ಶಿಕ್ಷಣದೃಷ್ಟಿಯಿಂದ ಅಜತ, | 36 
ಅಷ್ಟೇ ಅಲ್ಲ, ಅಪಾಯಕಾರಿ. ಅದರ ಬದಲು ಪ್ರಕಾಶಕ್ಕೆ ಅವಕಾಶ ಕಲ್ಪಿಸು 
ವುದೇ ರಾಜಮಾರ್ಗ (446. ೬೨೨). [ಸಂ,] 

ರಾಜಮಾವು (ನಾ). ಒಂದು ಬಗೆಯ ಉತ್ತಮ ಜಾತಿಯ ಮಾವು : 
“ಮಹಾರಂಜಚೂತ। : ಮಹಾರಾಜಾಮ್ರ ಈ ಯೆರಡುಂ ರಂಜಮಾವು” 
(೬ತಧಿ- 033). [ರಾಜ . ಮಾವ] 

ರಾಜಮಾಷ (ನಾ). ಒಂದು ಬಗೆಯ ದ್ವಿದಳಧಾನ್ಯ; ಉತ್ತಮಜಾತಿಯ 
ಅಲಸಂದೆ : “ಅಲಸಂದೆ ರಾಜಮಾಷಂ” (ವಕ್ತುಕೋ: ೪3-09); ಮಸೂರಿಕಾ 
ಕುಲತ್ಮ, ಮುದ್ದ ಮಾಷರಾಜವನಾಪಾಢಕೀನಿಷ್ಟು ವಚಣಕಠುಸುಂಭಕಾರ್ಪಾಸಾರ್ಷ 
'ಪಜೀರಕಧಾನ್ಯಕಾದಿವಿವಿಧಧಾನ್ಮಭೇದಂಗಳುಂ (604. ೬-೬೨೪). [ಸಂ] 

ರಾಜಮುಡಿ (ನಾ). ದೊರೆಯು ಮಾಡಿಸಿದ ಕಿರೀಟ; £ ೧೫೭೮-೧೬೧೭ 
ರಲ್ಲಿ ಮೈಸೂರನ್ನು ಆಳಿದ ರಾಜಒಡೆಯರು ಮೇಲುಕೋಟೆಯ 
ಚೆಲುವರಾಯಸ್ವಾಮಿ ದೇವರಿಗೆ ಮಾಡಿಸಿಕೊಟ್ಟ ರತ್ನಖಚಿತವಾದ 
ಚಿನ್ನದ ಕಿರೀಟಿ : ಮೇಲುಕೋಟೆ ಚಲುವರಾಯಸ್ವಾಮಿಯವರಿಗೆ ಅಮೂಲ್ಯ 
ರತ್ನಗಳಿಂದ ನೂತನವಾಗಿ ಮಾಡಿಸಿದ ವಯಿರಮುಡಿಯತಿರುವ ರಾಜ 
ಮುಡಿ ಎಂಬ ಕಿರೀಟವನ್ನು ಸಮರ್ಪಿಸಿ... ವಿಶೇಷೋತ್ಸವಗಳಲ್ಲಿ ರಾಜಮುಡಿ 
ಮಾತ್ರ ಹೋಗಿ ಬರುವಂತೆಯೂ; ನಿಬಂಧನೆ ವಾಡಿ . . . ಒಪ್ಪಿಸಿದರು. 


w 


48 


೭೬೦೦ 


ರಾಜಯೋಗಿ 


(ಹತಾರಂ. 1, 90) ; ವೈರಾಮುಡೀ ಚಲುವ ಒಳಗೇನ ಮಾಡೀಯೊ 
ರಾಜಮುಡೀಯಾ ಬೆಳಕಲ್ಲಿ ಚಲುವಯ್ಮ ವಾಲೇಗೆ ವಜ್ನೂರ ಬಿಗಿಸ್ಕಾನೆ” 
[CC ವೈರಮುಡಿ ' ಪರಾ. [ರಾಜ 4 ಮುಡಿ] 

ರಾಜಮುದ್ರೆ, (ನಾ). ಅರಸನ ಲಾಂಛನ, - ಮೊಹರು; ಅರಸೊತ್ತಿಗೆಯ 
ಗುರುತು : ಸಮಸ್ತಪ್ರ ಜೆಯನ್ನು ಪರಿಪಾಲಿಸುತ ಚಂದದಿಂದಿಹುದೆನುತ 
ರುಜಮುದ್ರೆಯನಿತ್ತು ಬೀಳ್ಕೊಡುತೆ (ನರರೋ- 49-4೨). 

[ಸೆಂ. ರಾಜಮಂದ್ರಾ] 

ರಾಜಮೋಡಿ (ನಾ). ಅರಸನ ಪ್ರಭಾವ, ವರ್ಚಸ್ಸು : ಸುಮ್ಮನಿರ್ದುದು 
ಜನ ಭರತಚಕ್ರೀಶನ ಸೊಮ್ಮಲ್ಲವೇ ರಾಜಮೋದಿ (603: ೦-೬೦) ; ರಾಜ 
ಮೋಡಿಯಿಂದೊತಗೂಡಿ ಅಧ್ಯ ಪಿಸುವ ಸುಗಂಧರಾಯನ ಗಂಭೀರಧ್ವನಿ 
(29ರ. ೬೬-೦೨) ; ಅಲ್ಲಿಗೆ ಪ್ರರೋಹಿತನುಂ ಬಂದು ಅಲಂಕಾರಯುಕ್ತ 
ನಾದ ರಾಜೇಂದ್ರನ ಮುಂಗಡೆಯೊಳ್‌ ನಿಂತು ಸೌಂದರ್ಯಾದಿ ರಾಜಮೋಡಿ 
ಗಳಂ ನೋಡಿದನು (ತರುತ, ೧೩6) . [ರಾಜ 4 ಮೋಡಿ] 

ರಾಜಮೋಡಿಗೆ (ನಾ). ಅರಸನ ವರ್ಚಸ್ಸುಳ್ಳವನು : ಅರುಪಸೂಜೆಯೊ 
ಮಧುವೆಯೊ ಅಲ್ಲವಿದು ಸ್ವಯಂವರಕೆ ಕೂಡಿದ ಕೂಟದಂತೆ ಳೆರಗೊಬಗಾಗಿದೆ 
ಹೇಳಿಂದನಆಗಯ ಪರಿಯೊಳಾ ರಾಜಮೋಡಿಗನು (6ರ. 38-90). 

(ರಾಜಮೋಡಿ ಗೃ] 

ರಾಜಯಕ್ಷ್ಮ (ನಾ). ತೀವ್ರತರವಾದ ಒಂದು ಬಗೆಯ ಕ್ಷಯರೋಗ : 
“ರಾಜಯಕ್ಷಾ, ಕ್ಷಯ, ಶೊಫಘ ಈ ಕ್ಷಯವ್ಯಾಧಿ” (ತಯ. 
೪6-೪೪5) ; ಅಳಿಯಂ ಪೂಗಣ ನೆನ್ಮೀ ಮಗಳೆ ಚಪಳೆ ಪುತ್ರಂ ಕರಂ 
ರಾಜಯಕ್ಷ್ಮುಕುಳನೆನ್ನೈ ಶ್ವರ್ಯಮಂ ನಿರ್ಜರರೆ ಕವರ್ದರ್‌ (must: 0-00೨). 

(ಸಂ.] 

ರಾಜಯೋಗ (ನಾ)- ೧. [ಯೋಗ] ನಾಲ್ಕು ಬಗೆಯ ಯೋಗಗಳಲ್ಲಿ 
ಒಂದು ; ಪಠಯೋಗದಿಂದ ಭಿನ್ನವಾದ, ಸುಲಭವಾಗಿ ಅಭ್ಯಾಸ 
ಮಾಡಬಹುದಾದ ಒಂದು ಬಗೆಯ ಯೋಗ ; ಅಂತರ್ಬಾಹ್ಮದ ದೃಷ್ಟಿ 
ಮನಸ್ಸುಗಳ ಹೊಅಹೊಮ್ಮಲೀಯದೆ , , . ನಾದಬ್ರಹ್ಮ ಸುಕ್ಷಂತ್ಕಾರವಂ 
ಕಂಡುಕೊಳ್ಳುವುದೆ ರಾಜಯೋಗ (ಕರಗೋ- ೩-೪) ; ಮಂತ್ರಯೋಗ 
ಲಯಯೋಗ ಹಠಯೋಗ ರಾಜಯೋಗವೆಂದು ಯೋಗಚೆತುರ್ವಿಧದೊಳಗೆ 
ಮೊದಲು ಮಂತ್ರಯೋಗದ ಭೇದವೆಂತೆಂದೊಡೆ (ಕನಡ. ೨09-83). ' 
೨. [ಜ್ಯೋತಿ] ಜನ್ಮಕುಂಡಲಿಯಲ್ಲಿ ರಾಜತ್ವವನ್ನು ಸೂಚಿಸುವ, 
ಗ್ರಹಗಳ ಕೂಟ: ಉದಯಿಸಿದಾಲಯಕ್ಕುಪಚಯಾಲಯದಲ್ಲಿ ಸಮಸ್ತ 
ಸೌಮ್ಮರೋದಿದೊಡಿತಿಧನ್ಯನೆಂಗುಂ ೬ ಇದು ಮುಖ್ಯಮೆನಿಪ್ಪದು 
ರಾಜಯೋಗದೊಳ್‌ (248- 03-೩). ೩. [ವೈದ್ಯಶಾ] ಅತ್ಯುತ್ತಮ 
ವಾದ ಔಷಧ. 

ರಾಜಯೋಗ ಪಳದ್ಯ. (ಅತ್ಯುತ್ತಮ ಔಷಧಿಗಳಂತೆ ಉಪಯೋಗ 
ವಾಗುವ ಪಬಾರ್ಥಗಳಿಂದ ತಯಾರಿಸಿದ) ಒಂದು ಬಗೆಯೆ 
ಮೇಲೋಗರ : ಕೊತ್ತಮಲ್ಲಿ. ಓಮ, ಸಾಸಿವೆ, ಸೈಂಧವಲವಣ, 
ದಾಳಿಂಬದ ಕಾಯಿ. ನೆಲ್ಲೆಳಟ್ಟು. ಶುಂಠಿ. ಬಿಡುಲವಣ ಇಷ್ಟನ್ನೂ ಸಮಭಾಗ 
ಚೂರ್ಣಮಾಡಿ ಇರಿಸಿಕೊಂಡು ಹಸುವಿನ ಮಜ್ಜಿಗೆಯಲ್ಲಿ ಕದಡ ಪಳದ್ಯ ಕಾಸಿ 
ಊಟಮಾಡುವಾಗ ಮೊದಲು ಪಳದ್ಮವಂ ಬಿಟ್ಟುಕೊಂಡು ಉಣ್ಣಲು 
ಸಪ್ತಧಾತುವಿನಿಂದೆ-ಹುಟ್ಟಿದಂಥಾ ಮಯ ಕೆಡುಗು. . , ಇದು ರಾಜ 
ಯೋಗಪಳದ್ಮ. ಸಮಸ್ತ ವ್ಯಾಧಿಗಳಿಗೆಲ್ಲಾ ಒಳ್ಳೆಯದು (ಕಂ. ಇ). 
[ಸಂ.] 

ರಾಜಯೋಗಿ (ನಾ). ರಾಜಯೋಗವನ್ನು ಅಭ್ಯಾಸ ಮಾಡುವವನು : 
ಆ ತಾರಕಬ್ರಹ್ಮ ವನಭ್ಯಾಸಂಗೈವಾತನೆ ರಾಜಯೋಗಿ ನೋಡಾ (ಇ೫ಕೇ. 
೨3೪-೬) ; ಇಲ್ಲಿರುವ ಯೋಗಿಗಳೆಂಬ ಮಾತಿಗೆ ರಾಜಯೋಗಿಗಳೆಂದೋ 


ರಾಜಯೋಗ್ಯ 


ಅಥವಾ ಜ್ಞಾ; ನಯೋಗಿಗಳೆಂದೋ ಅರ್ಥ (೪ನ್ಮುತ: ೦-. 
[ಸಂ. ರಾಜಯೋಗಿನ್‌] 

ರಾಜಯೋಗ್ಯ (ನಾ). ದೊರೆಗೆ ಉಚಿತವಾದುದು; ಅರಸನಿಗೆ ಯೋಗ್ಯ 
ವಾದುದು, ತಕ್ಕುದು: ಆರೆಯಿಂಗಿ ಕಾದ ಹಾಲಂ ಮಾದಲದ ಹಣ್ಣನೆರಡಾಗಿ 
ಕೊಯಿದು ಕುಸುರೆಯ ತೆಗೆದವಕೆ ತುಂಬಿ. , . ಮೆಣಸಿನ ಬಿಳಿಯ 
ಬೇಳೆಯಂ ಹಾಕಿದೋಗರ ರಾಜಯೋಗ್ಯ ಸೌಗಂಧಿಕಾಸಹಿತ ರುಚಿರೋಗರ 
ವೆನಿಸಿಕೊಂಬುದು (ಸೂಶಕಾ. ೩-೨೨) ; ಪೂಂಡುವಿಗೂ ಮಾದ್ರಿಗೂ ರಾಜ 
ಯೋಗ್ಯವಾದ ರೀತಿಯಲ್ಲಿ ಉತ್ತರಕ್ರಿಯೆಗಳು ನಡೆದುವು (ತತಫಾ- ೧೫). 

[ಸಂ.] 

ರಾಜಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀರಾಜಯ್ಯಂ ಬರೆದಂ (ಕ. 
x1, mde: 0031-0೯ ; 993): [ರಾಜ -.- ಅಯ್ಯ] 

ರಾಜರಸ್ತೆ (ಸಾ). ೫ ರಾಜವರಾರ್ಗ ೧ : ಅವನ ಮನೆಯ ಮುಂದಿನ 
ರಾಜರಸ್ತೆಯು ' ಹೊತ್ತಾರೆಯ ತಂಗಾಳಿಯ ತಂಪಿನಿಂದ ಮರವಟ್ಟು 
ಹೋಗಿತ್ತು (ಖಕ: 0) ; ವಾಹನಗಳಿಗೆ ಹೋಗಲು, ಬರಲು, ಹಾಗೇ 
ಜನರಿಗೆ ಬೇರೆ ಕಾಲ್ಮಾರಿಗಳಿರುವ ಭವ್ಯವಾದ ರಾಜರಸ್ತೆ (ಏಾತ್ಮಲ್ಮ- 3೪): 

[ರಾಜ 4- ರಸ್ತೆ] 

ರಾಜರಹಸ್ಯ (ನಾ). ಅರಸನಿಗೆ ಅಥವಾ ರಾಜ್ಕಾಡಳಿತಕ್ಕೆ ಸಂಬಂಧಿಸಿದ 
ರಹಸ್ಯ : ಅರಸೊತ್ತಿಗೆಯ ಗುಟ್ಟು : ತನ್ನ ರಾಜರಹಸ್ಯವನ್ನು ತಿಳಿಯ 
ಬೇಕಾದ ಪ್ರಸರಿಗವೂ ಆತನಿಗೆ ಬರದೆ ಹೋಗುವುದಿಲ್ಲ (2ಕೃಶ್ರ. ಸಂಜ, 
ಶೀಕಿಕ)- [ಸಂ.) 

ರಾಜರಾಜ, (ನಾ). ೧: ಅರಸರಲ್ಲಿ ಶ್ರೇಷ್ಠನಾದವನಂ ; ಸಾಮ್ರಾಟ ; 
ಚಕ್ರವರ್ತಿ ;' ಆ ಮುನಿರಾಜಂ ಕರ್ಮಂಗಳಂ ಗಾಳಿಸಿದಂ: ಈ `ರಾಜ 
ರಂಜಂ ಹಟ್ಟಂಡಮಂಡಲಮಂ ಬಾಯ್ಕೇಳಿಸಿದಂ (ಅಂತಿ: ೬-೨೪ 5); ರಾಜ 


ಬೀಕು): 


ರಾಜಂ ನದೀತನೂಜನಂ ಮಾಣಿಸಿ ` . . .- ನಿಜಾಗಮನವೃತ್ತಾಂತಮಂ 
ಸಮರಪರಿಚ್ಛೇವಮುಮನಟ್‌ಪಿದೊಡೆ (ಕಣದ. ೫-೪೪ ನ). 
೨. ಕುಬೇರ: “ಐಳಬಿಳಃ . - . ರಾಜರಾಜಃ, ಧನೀ ಪುಣ್ಯಜನೇಶ್ವರ;- 


ಈ ೧೭'ಕುಬೇರೆನ ಪೆಸರ್‌” (ಕಗಾಡುಂ- , 0೪-೭೯); ರಂಜರಾಜಸುಮಿತ್ರ 
ಭುಸ್ಕರರಾಜ ಪಾವಕನೇಶ್ರು. ಸನಿಮನೆಸರಾಜಸಂಸ್ತುತಪಾದ (ಕಂಕಣ 
3-೫): ೧:೨೭ ಅರಿರಾಯಗಿರಿವಜ್ರದಂಡನಘವನಕಾಲಸರಣಿ - - . 
'ಉಜರಾಜಂ ಮದೀಶಂ ' (ಈ550- 4-೬೫). ೩. ಚಂದ್ರ. ೧. ೨,೩; 
ಅರಿಕಾಮಧ್ವಂಸಿ ನಾಗವುಜಮಯೆಕಟಕಂ ರಾಜರಾಜಪ್ರತಿಷ್ಮಾನಿರೆತಂ 
, « : ರೆ್ಷಸುಗೆ ವಸುಧೆಯಂ ಯುದ್ಧರಂಗತ್ರಿಣೇತ್ರ ರ (೩7೨ ೦-೩). [ಸಂ] 
ರಾಜರ್ಷಿ (ನಾ): ಇಜಯಷಿ : ಬ್ರಹ್ಮಹುಷಿಯಾದಡೊಳಗು ನಿರ್ಮಳ 
ವಪ್ಪದಯ್ಯ ನೀಂ ರಾಜರ್ಷಿ -ಕೋಪಿಸದೆ. ಧೆಟ್ಟಿಸದೆ ಕೆಡೆಸುಡಿಯದೆ 
ನಿಲಲೆಂತು ಬಲ್ಲೆ '(ಹತಕಾ. ೨-೩೨) : ರಾಜರ್ಷಿಯಾ ದೀರ್ಫದರ್ಶಿಯಾ 
ಸಮದರ್ಶಿ ತಾಂ. , . - ಸಮಬುದಿ ಯಿಂ ದರ್ಪದಿಂ ಪಾಲಿಸಿರ್ದನು ತನ್ನ 
ರಾಜ್ಯಮಂ (ಶ್ರೀರಾನೂ- ೭-೦೬೯): [ಸಂ.] 
ರಾಜಲೀಲೆ (ನಾ). ೧. ಅರಸನ ವಿಲಾಸ: ಅಂತು ನಿಜರಾಜಲೀಲೆಯಂತೆ 
ಜಲಕ್ಕನಾದ ರಾಜಲೀಲೆಯಂ ಸವಯೋವಯಸ್ಸ ರಾ 
ಅವಲೋಕಿಸುತ್ತುಮಿರ್ಪಲ್ಲಿ (ಫತ್ಮಪು. ೦೩-೨೪ 
ವಿಲಾಸ 
ಚಾರುತಾವಳಂಬಿಯಾಗಿಯುಂ 


ಪ್ರಕಟೀಕೃತರಾಜಲೀಲೋದಯವಮಲ್ಲು 
(ಸಂದ್ರತ್ಯ. ೪-೪೨ ನ) [ಸಂ. ರಾಜಲೀಲಾ] 

ರಾಜವಂಶ (ನಾ). ೧. ಅರಸುಮನೆತನ ; ಅರಸುಕುಲ: ಆಂಧ್ರ 
ಭೃತ್ಯವೆಂಬ ರಂಜವಂಶವೊಂದು ಇತ್ತು (ದ್ರಾ. 0೩). ೨: ಶ್ರೇಷ್ಠ 
ವಾದ ಬಿದಿರು ; ಒಳ್ಳೆಯ ಬಿದಿರು. ೧, ೨ : ಜಿತಧಾತ್ರೀಚಕ್ರಚಕ್ರಾಧಿಪ 


ಸೋಕಪರಿವೃತಂ।: 
ಚಂದ್ರನ| 
ಬೆಳುದಿಂಗಳು. ೧, ೨: ಸಮುಚ್ಛಿತಾನೇಕಮೇಘಡಂಬರ| 


೭೬ 


೩6 


೦೧ ರಾಜವಾಹ್ಯ 


ನೃಪವರಬಲ್ಲಾಳ ಕೇಳ್‌ ನಿನ್ನೊಳಾಂತುದ್ಧತವೀರಾರಾತಿಯೂಥಂ 
ವಿಗತವಿಭವಮಾಗಿರ್ದಡಂ ರಣತ್ತಿಕುಂ ವಿಶ್ರುತನಾನಾವಾಹಿನೀಸಂಕುಲಪರಿಗತ 
ಶೋಭಾನುಕೂಲ್ಕಂ ಸದಾಸೇವಿತರಾಜದ್ರಾ ಜವಂಶಂ ಸಕಲಕವಿನಿಕಾಯಸ್ವನಾ 
ತೀರ್ಣಕರ್ಣಂ (ಎಕ. 1111, ಸರೆ" ೦೪೦-೯ 11098); ಅತ್ಯುದ್ಮತರಾಜವಂಶ 
ವನಮಂ ನಿರ್ಮೂಲಿಸಲ್‌ ಪೋಪೆಂ (ಫುತ್ತಶ್ರ- ೫.೩). [ಸಂ.] 

ರಾಜವಂಶೀಯ (ನಾ). ಅಠಸುವಂಶಕ್ಕೆ ಸೇರಿದ ವ್ಯಕ್ತಿ; ಅರಸುಮಸೆ 
ತನದಲ್ಲಿ ಹುಟ್ಟಿದವನು ; ಪಲ್ಲವರು. ಎಲ್ಲಾ ದೃಷ್ಟಿಯಿಂದಲೂ ದಕ್ಷಿಣ 
ಭಾರತದ ರಾಜವಂಶೀಯರೆಂಬುದರಲ್ಲಿ ಸಂಶಯ ಕಾಣದು (ಕೊಳಲ: ೦4): 

[೫] 

ರಾಜವಂಶ್ಯ (ನಾ). = ರರಿಜವಂಶೀಯ : “ ರಾಜಬೀಜೀ: ರಂಜವಂಶ್ಯಃ 
— ೨ ರಾಜವಂಶದಲ್ಲಿ ಹುಟ್ಟಿದವನ ಹೆಸರುಗಳು, ರಾಜವೆಂಡಿ, ಆರಸು 
ಪೆಂಡಿ” (ಸಿರ್ಯಾಂಕಿ: 303). [ಹಂ.] 

ರಾಜವಟ ` ರಾಜವಟ್ಟಿ' ನೋ- 

ರಾಜವಟ್ಟ, ರಾಜವಟ (ನಾ). ರಾಜಕಾರ್ಯಗಳಲ್ಲಿ ಒಂದಾದ ಸಂಧಾನ 
ಕಾರ್ಯ : ರಾಯಭಾರ ; ಕೆಟ್ಟಾಣಿಮುತ್ತ ಸೇರಿಪೊಲು ದೇಸಿಯ ರಾಜ 
ವಟ್ಟದ ಸವಿನುಡಿಗಳನ್ನು ಸೃಷ್ಟೀಶ್ವರಗೆ. ಬಿನ್ನೈ ಸುತ (ಕಂಠಂ, 6-೩೭): 
ಆತನ ಸಮಾಪಕ್ಕೆ ಕುಲೀನನಾಗಿಯೂ . . . ಪರಿಶುದ್ಧನಾಗಿಯೂ ಇರುವ 
ಒಬ್ಬನನ್ನು ರಾಜವಟ್ಟಕ್ಕೆ ಕಳುಹಿಸಬೇಕೆಂದು ನುಡಿಯಲು (೫. ೭). 
ರಾಜವಟ : ಕಣ್ಣೂರ ಬೀಬಿ ಕಡೆ ನಾಲಕ್ಕುಸಾವಿರ ಮಾಷಿಳೈರು ಸಹ . 
ರಾಜವಟ ನಡೆಸಿದಲ್ಲಿ (ಕೇಂದ್ರ. ೬). [<ಸೆಂ. ರಂಜವೃತ್ತ] 

ರಾಜವತಿ (ನಾ). ಹೆಸರಿಗೆ ಮಾತ್ರ ರಾಜನನ್ನು ಪಡೆದಿರುವ ಭೂಮಿ : 
ರಾಜವತಿಯಕ್ಕುಮಲ್ಲದೆ ರಾಜನ್ವತಿಯಾಗದಲ್ಲಿ ಧರೆ ಮತ್ತೊರ್ವಂ 
ತೇಜಸ್ವಿ ಪೊಡರ್ಮೊಡದಲ್‌ಂ ರಾಜನ್ವತಿ ಮಾಡು ಧರೆಯಂ 'ಧರಣಪತೀ 
(ಅಂಕ. ೧೪-೨೦): ರಾಜವತಿಯಾಯ್ತು ರಿಪುವಹಿ. ರಾಜನ್ವತಿಯಾಯ, 
ತನ್ನ ಘರೆಣಂಕಿತ: ೦೦-೦೦3). `ರಾಜನ್ವತಿ' ಪರಾ. (ಸಂ. ರಾಜವತೀ] 

ರಾಜವಶ್ಯ (ನಾ). ೧. ಒಂದು ಬಗೆಯ ವಶೀಕರಣವಿದ್ಯೆ: (ಮಂತ್ರ 
ದಿಂದ) ಅರಸನನ್ನು ವಶಪಡಿಸಿಕೊಳ್ಳುವಿಕೆ ; ಅರಸನನ್ನು ಅಧೀನ 
ಮಾಡಿಕೊಳ್ಳುವಿಕೆ: (8). ೩. (ಮಂತ್ರಕ್ಕೆ) ದೊರೆಯು ವಶವಾಗು 
ವಿಕೆ; ಅರಸನು ಅಧೀನವಾಗುವಿಕೆ : ಈ ಮಂತ್ರದಿಂ ಉತ್ತರಾಣಿಯ 
ಕಡ್ಡಿಯ ೨೧ ಸಾರಿ ಮಂತ್ರಿಸಿ ದಂತಧಾವನಮಾಡಿಕೊಳ್ಳಿ ರಾಜ್ಯ 
(ನೆಂ 3೦೦); ಕುಂಕುಮ ಶ್ರೀಗಂಧ. ಕರ್ಪೂರ ಇವಂ ನ ಹಾಲಿನಲ್ಲಿ 
ತೇದು ತಿಲಕವಿಡೆ ರಾಜವಶ್ಯ (ನಃ ೨೦೬). [ಸಂ.] 


'ಹಸುವಿ: 


ರಾಜವಸು (ನಾ): ಚಂದ್ರನ ಬೆಳಕು, -ಕಾಂತಿ : ನಿಜಕರದಿಂದೆ ರಾಜವಸು 
ವೆಲ್ಲಮನೊಯ್ಯನೆ ಕಳ್ಳು ನೀಲನೀರಜನಿಯ ಬಾಯ ಮುದ್ರಿಸಿ ಏಸುಣ್ಣೆಡೆದ್ದ 
ಪೃಳಿನುತ್ತೆ ಸ 


(ರಾಶಶೇ- ೨೦-೨೦). [ಸಂ.] 

ಅರಸರು.” ಶ್ರೀಮಂತರು ವಾಸಿಸುವ ಭವ್ಯವಾದ 
ಪ್ರಾಸಾದ: ॥ ವಿಶೇಷವಾಗಿ ಮರಾಠಿಯ ಪೇಶ್ವೆ 
ಗಳು ವಾಸಿಸುತ್ತಿದ್ದ, ಭವನಗಳಿಗೆ ಈ ಹೆಸರು ` ಬಳಕೆಯಾಗಿದೆ : 
ರಾಜವಾಡೆಯವರು ಮಾತ್ರ ಉಡಲು ಯೋಗ್ಯವಾದ ಚೀನಾಂಬರವನ್ನು 
ನೋಡುತ್ತ ಮೇಲಕ್ಕೆತ್ತಿದಾಗ. ಕೆಳೆಗೆ ಒಂದು ಓಲೆ ಕಂಡಿತು (ಊತ: ೨೬); 
ಒಳಭಾಗವು ರಾಜವಾಡೆಯಂತೆ ಒಳ್ಳೇ ಭವ್ಯವಾಗಿದ್ದಿತು 

ರಾಜ 4. ವಾಡ್ಠೆ (ಆಬಾಡ)] 

ರಾಜವಾಹನ (ನಾ). ಅರಸನ ಕುದುರೆ; ಪಟ್ಟದ ಕುದುರೆ : 
[EN] 
“ಔಪವಾಹ್ಯಃ- ರಾಜ 
[ಸಂ] 


(ಅಂಬಿಕೆ. ೨6). 


“ಪಂಚ 
ಪಲ್ಲವದ ವಾಜಿಯೆ ರಾಜವಾಹನಂ” (82 ಫು೦- ೪೨). 
_ ಅರೆಸನ' ಆನೆ ; ಪಟ್ಟದ 


೨. ಅರಸರೇಳುವೆ ಆನೆ” (ಜಲಯು: ೩೮-೭೦). 


ರಾಜವಾಳೆ. 


ರಾಜವಾಳೆ, ರಾಜಬಾಳೆ (ನಾ). ಒಂದು ಬಗೆಯ ಉತ್ತಮಜಾತಿಯ 
ಬಾಳೆ ; ರೆಸವಾಳ ಪುಟವಾಳೆ ರಂಜವಾಳೆ. ಸಕ್ಕರೆಯೆಸೆವಾ ದೇವಾಳೆ . . , 
ಮೆಟ್‌ದುವರ್ತಿಯಲಿ (ಕಂ. ೩-6೭) ರಾಜಬಾಳೆ : ಬಾಳೆಯಲ್ಲಿ ಅನೇಕ 
ಜಾತಿಗಳಿವೆ. ರಸಬಾಳೆ, ಚಂದ್ರಬಾಳೆ, ರಾಜಬಾಳೆ (ಪೃವನು, ೩೭): 

[ರಾಜ ಬಾಳೆ (ಇಬಾಲಕಿ) ] 

ರಾಜವಿಡ್ಡೂರ (ನಾ)- ಅರಸನಿಂದ ಪ್ರಜೆಗಳಿಗೆ ಉಂಟಾಗುವ ಉಪ 
ದ್ರವ. ಹಿಂಸೆ: (8). [ರಾಜ 4 ವಿಡ್ಡೂರ] 

ರಾಜವಿದ್ಯೆ (ನಾ). ಅರಸನಿಗೆ ಉಚಿತವಾದ ವಿದ್ಯೆ : ನೀನಾದಿರುಜನೈ 
ನಿನಗಾ ನಾಲ್ಕುಂ ರಂಜವಿದೆ ಪುಟ್ಟಿದುವು (ಕಂಪು. 09-20); ಅಮಲಸ್ವಭಾವ 
ನೊಳ್‌ ನಿತ್ಯಮಹತ್ವನೊಳತುಳರುಜವಿದ್ಯೆ [ಕಾಕಾಂ. ದೃ]ಗಳನಿತುಂ ಕ್ರಮದೆ. 
ಸಮನಿಸಿದುವಾತನೊಳಮಳಿನತುರಾಳಿ ಗಗನಪೊಳ್‌ 
(ತಂದ್ರಪು- ೪-3). [ಸಂ. ರಾಸವಿದಾ] 

ರಾಜವೀಧಿ (ನಾ). ದೊಡ್ಡ ರಸ್ತೆ; ರಾಜಮಾರ್ಗ: ವಿಶಾಲವೂ ಸುಂದರವೂ 
ಆದ ರಾಜವೀಧಿಗಳಲ್ಲಿ ಆ ಬಂಡಿ ಮೇರಿಯಟ್ಟಳ ಗೃಹಾಭಿ 
ಮುಖವಾಗಿ ಸಾಗಿತ್ತು (ತರು: ೩): [ಸಂ] 

ರಾಜವೀಧಿ (ನಾ). ಎರಾಜವೀಧಿ : ಅನೇಕವಿದ್ಯಾಧರರಾಜರಃಜದ್ರಾಜವೀಧಿ: 
ವಿಸ್ತೀರ್ಣಮುಮಾಗಿ (ಅ೦ಫ್ರ. ೦-೬೦ ನ): [ರಾಜ 4 ವೀಧಿ] 

ರಾಜವೃಕ್ಷ (ನಾ). ಒಂದು ಬಗೆಯ ಸಸ್ಯ : ಕಕ್ಕೆಯ ಗಿಡ : “ಆರಗ್ವಧಃ 

. -ರಾಜವೃಕ್ಷಃ . . . ಕೃತಮಾಲ;, ಸುವರ್ಣಕ:-೮ ಕಕ್ಕೇಗಿಡದ ಹೆಸರು” 

(ಸಿ್ಯಾಕಿ- ೦೦೭): ರಾಜವೃಕ್ಷದ ಸಮಾಪದೊಳಗೆರಲೆಗಾ2೦ ತುಳಿದ ನೆಲದ 
ಶುವು ಇದೆ (ರಕ. ೩-00): [ಸಂ.) 

ರಾಜವೃತ್ತ, (ನಾ). ೧. ಅರಸನ ನಡವಳಿಕೆ... ವ್ಯವಹಾರ : ನ್ಯಾಯಾರ್ಜಿತ 
ವಿತ್ತಂ ಧರ್ಮಾಯತ್ತಮೆನಿಪ್ಪ ರಂಜವೃತ್ತಂ ತನೆಗೇಕಾಯುತ್ತಮಾಗೆ 
ಧರೆಯಂ ಜೀಯೆನಿಸಿದನಿಂತುದಾತ್ತಚರಿತರುಮೊಳೇ (ಶಂಂಾಮಾ. ೨-೬೦). 
೨. ಚಂದ್ರಬಿಂಬದ (ವೃದ್ಧಿ. ಕ್ಷಯಗ ) ಸ್ವಭಾವ. ೧. ೨: 
ಮಸುವಂ ಸನ್ಮುರ್ಗದೊಳಾರ್ಜಿಸುವಂ ವರ್ಧಿಸುವನೆಯ್ದೆ ರಕ್ಷಿಸದೀವೃ 

ಭಾವಿಸೆ ಚಿತ್ರಂ ರಾಜವೃತ್ತಮಾಯ್ತನ್ಕೂನಂ 

[ಸಂ] 


ಫೆಲಸುವವೊರ 


(ತೃಷೃಫು- ೩-೪) - 
ರಾಜವೃಷಭ (ನಾ): ಅರಸರಲ್ಲಿ ಶ್ರೇಷ್ಠನಾದವನು : 


ಉತ್ತಮನಾದ 
ನಾದುದೀ ರಾಜ 


ಕೇವಲಜ್ಞಾನೋತ್ಸತ್ತಿ: 
ky 4 
ಪತ್ಚಿಯಾದುದು (604. ೬-೨೪ ಎ). [ಸಂ.] 


ಅರಸನಿಗೆ 


6): ೨. ಅತ್ಯುತ್ತಮದಾದ ವೈದ್ಯವೃ [o.] 
ರಾಜವೊಟಿಲ್‌ (ನಾ): ಒಂದು ಊರಿನ ಹೆಸರು: ಮಾಗಬ್‌ನಾಡ 


ರಾಜವೊಬಲ ಬೀಡಿನೊಳ್‌ ಸುಖಸಂಕಧೂ 
ಗೆಯ್ಯುತತ್ತಿಮಿರೆ (ಬಳ, 1೪, ನಾಗ! 
ರಾಜಶಾಸನ (ನಾ). ೧. ಅರಸನ 


ನಗರಕ್ಕೆ ದಯಮಾಡಿಸಿದ ವೆ. ವು ಒಬ್ಬ 
ಸ 
ಮುಸಲ್ಮಾನ್‌ಸರದಾರನ ವಧೆಯೆಂಬು ತಿ (ರೌಲತ್‌. 
೩). ೨. ರಾಜ್ಯ : `ರಾಜಶಾಸನಪಟು` 
ಪರಾ. [೫0.3 
ರಾಜಶಾಸನಪಟು (ನಾ). ರಾಜ ದ ಆಡಳಿತ ಅಥವಾ ವ್ಯವಹಾರವನ್ನು 
ಚೆನ್ನಾಗಿ ತಿಳಿದುಕೊಂಡವನು ಆಕೆ ಅನೇಕಾನೇಕ 
ನಾಮಾಂಕಿತರಾಜನೀತಿಜ್ಯರನ್ನೂ  ಮೆಳ್ತೆದ್ದಿಗಳನ್ನೂ ರಾಜಶಾಸನಪಚು 


ಗಳನ್ನೂ ಹೆತ್ತಿದ್ದಾಳೆ (ಮುಷಾಯೋ- 0೬೪) [ಸಂ.] 


೭೬೦೨ 


ರಾಜಸ 


ರಾಜಶುಕ (ನಾ). ಅರಗಿಳಿ; ರಾಜಕೀರ : ಮಿಡಿಯಂ ಕರ್ದುಂಕಿ 
ನಲಿದಾಡುವ ರುಜಶುಕಂ , , . ಇಲ್ಲದುದಿಲ್ಲ ನಂದನಂ (೩ಗ0- ೨-೦೦); ವರ 
ಕಂಠೀರವಮಧ್ಯೆ - - - ಸುಕೇಶಿ ರಾಜಶುಕಸಲ್ಲಾಪಾಂಗಶೃಂಗಾರೆ (ಕಣರ. 
೨-೬೨). [ಸಂ.] 


* |ರಾಜಶೂನ್ಯ (ನಾ). ೧. (ರಾಜ್ಯದಲ್ಲಿ) ಅರಸನಿಲ್ಲದಿರುವುದು; ಅರಾಜ 


16 


35 


36 


ಕತೆ. ೨. (ಆಕಾಶದಲ್ಲಿ) ಚಂದ್ರನಿಲ್ಲದಿರುವುದು ; ಕಗ್ಗತ್ತಲು. 
೧,೨: ಅದು ಸಲೆ ರಾಜಶೂನ್ಯಮುರುರಾಜವಿಭಾಸಿಯೆ ನಾಂ ದ್ವಿಜಿಷ್ಟ ಸ್ವ 
ಸಂಪದಮದು ಸಜ್ಜನಕ್ಕೆ ಶರಣಂ . . - ಎನೆ ಭೋಗವತೀಪುರಮೆನ್ನನೆಂತಂ 
ಪೋಲ್ವ್ವದು ಚಿರಮೆಂದಧಃಕರಿಸುವಂತಿದೆ. ಮೇಲೆನಿಸಿರ್ಪುದು. ಪುರಂ 

೬ (ಶಿತ್ಟಥು. ೯-೩೨). [ಸಂ:] 

ರಾಜಶೂಲೆ (ನಾ). [ಅಶ್ವಶಾ] ಕುದುರೆಗೆ ಬರುವ ಬಗೆಯ 
ತೀವ್ರತರವಾದ ರೋಗ : ತೋರಿದುವಾಗಿರೆ ನಡುಗಳ್‌ ನೇರಿದು 
ವಪ್ಪೆರಡು ರೇಖೆಗಳ ತಾಂ ಮೊದಲಾಕಾರದೊಳಿರೆ ನವವರುಷಪ್ರಾರಂಭದೆ 
ವಾಜಿ ರಾಜಶೂಲೆಗೆ ಬಿಃಡುಂ (6ಕ್ಕಕಾ- ೩-೦೨). [ಸಂ. ರಾಜಶೂಲಾ] 

ರಾಜಶೇಖರ (ನಾ). ೧. ಅರಸರಲ್ಲಿ ಶ್ರೇಷ್ಠನಾದವನು, ಮುಖ್ಯ 
ನಾದವನು : ನಿಯೋಗಿಸಮಸ್ತರನು ಬೀಳ್ಕೊಟ್ಟು ವಿನಿಯೋಗಸ್ತ 
ರೋಲಗದಲ್ಲಿ ಎಸೆದನು ರಾಜಶೀಖರನು (08: ೪0-೫೬): ೨. (ಮುಡಿ 
ಯಲ್ಲಿ) ಚಂದ್ರನನ್ನು ಧರಿಸಿದವನು ; ಸೋಮಶೇಖರ ; ಶಿವ: 
ರಾಜಶೇಖರ ದಿವಿಜವಂದಿತಪಾದ - - ಭೋಗಿರಾಜಭೂಷಣ 
ಸಲಸೆಂದು ಹರಿ ಪೊಗಳ್ಳನು (464. 6೬-೩೦) ; ಆ ಸಮಯದೊಳಾ 
ರಾಜಶೇಖರ ರಾಜಶೇಖರಪೂಜೆಗೆಯ್ದು ಯಥೋಚಿತಪ್ರಾತರಾಜಾರಮಂ. 
ನಿರ್ವರ್ತಿಸಿ (೩6. ೬-೬೦ ಐ). [ಸಂ.] 

ರಾಜಶ್ರಾವಿತ (ನಂ). ಅರಸನಿಗೆ ತಿಳಿಸಿದುದು ; ದೊರೆಯ ಗಮನಕ್ಕೆ 
ತಂದುದು : ಅಮೋಘವರ್ಷದೇವರೊಳ್‌ ರಾಜಶ್ರಾವಿತಂ ಮಾಡಿ ತದನು 
ಮತದಿಂದಿರ್ವ್ವೊರುಂ (ಎ೩. ೪1, ೦೦೪-೨೪; 866), ರಾಜಶ್ರಾವಿತ[(ಂಗಳ್‌ 
ವೈ] ಶಾಖವಶಾಸ ಶುಕ್ಲಪಕ್ಷಪುಣ್ನಮೆ ದಿನ (4943. 1-1, ೧೩-೯೪ ; 890). 

[Zo] 
ರಾಜಶ್ರೀ (ನಾ). ೧- ಅರಸನ ಐಶ್ವರ್ಯ. ೨. ಎ ರಾಜಮಾನ್ಮ ೨: 


ಒಂದು 


ಕನ್ನಡದಲ್ಲಿ . - . ರಾಜಮಾನ್ಯ, ರಾಜಶ್ರೀ ೬.೬ ಹೆಸರಿನ ಹಿಂದೆ 
ಜೋಡಿಸಿ ಬರೆಯುವ ಸಂಪ್ರದಾಯವುಂಟು (ಮುಂ: ೪-4): [ಸಂ.] 
(ನಾ). ಪ್ರಧಾನನಾದ ಸೆಟ್ಟಿ ;. ವರ್ತಕಶ್ರೇಣಿಯ 


ಆ ಹ್ಮ ಸಾಗರಸೇನಂಗಮಮೃತ 
ಮತಿಗಂ ಫುಟ್ಟಿದ ದತ್ತನುಂ ನಂದಿಷೇಣಸ್ತು ಎಂಬರ್‌ , . , ಬರ್ಪೆಡೆ 
ಯೊಳ್‌ (ಉಾಿಪು- 40 ಐ) ; ಸೆಟ್ಟಿವಟ್ಟಮಂ ಕಟ್ಟಿಸಿಕೊಡಲ್ಲಿಯೆ 
ರಂಜಶ್ರೇಷ್ಠಿಯಾಗಿ ಸುಖದೊಳಿರ್ಪನ್ನೆಗಂ (೫51. 360), 

[ಸಂ. ರಾಜಶ್ರೇಸ್ಮಿನ್‌] 

ರಾಜಸ (ಗು). ೧. ರಜೋಗುಣಕ್ಕೆ ಸಂಬಂಧಿಸಿದ ; ಕಾಮಕ್ರೋಧ 
ಗಳಿಂದ ಕೂಡಿದ : ಅರಸ ಕೇಳೈ ರಾಜಸಾಂತಃಕರಣವದು ಕಾಮ್ಮೈಕ 

ಸಿದ್ಧಿಸ್ಟುರಣೆಗೋಸುಗ ತಪವಲೇ ರಾಜ್ಯಾಭಿಲಾಷೆಯಲಿ. (ಉಣ್ಣಿ: 3-೯) ; 

ಇಂದ್ರಿಯಗಳಿಗೆ ಯಾವುದು ಉಪಾದಾನಕರೊಮೋ ಆದು ಸಾತ್ವಿಕಾ 
ಹಂಕಃರವೆಂದೂ . .. ಈ ಯೆರಡಕ್ಕೂ ಯಾವುದು ಅನುಗ್ರಾಹಕವೋ 
ಆದು ರಾಜಸುಹಂಕಾರವೆಂದೂ ತಿಳಿಯಬಹುದು (3 ಹು. ಟಿ. (ನಾ) 

೨. ಕಾಮಕ್ರೋಧಗಳಿಂದ ಕೂಡಿದ ಗಂಣ; ರಜೋಗುಣ : 

ರಾಜಸ ಸಾಶ್ವಿಕಮೆಂಬ್ಲೀಿ ರಾಜಗುಣಂ ವಿಷವಿಷಾಪಹಾರಂಗಳವೊಲ್‌ ರಾಜಸೆ 

ವಿಷಮೋರಗನಂತೀ ಜಗತೀತಳಮನಾಂತನವನೀಕಾಂತಂ (ಕಕ್ಕ. ೩-೭); 

ಮನಸ್ಸನ್ನು ರಾಜಸಕ್ಕೆ ಒಪ್ಪಿಸಿ ಅವರು ಈ ಮೂಲಕ ನಿನ್ನನ್ನು ಶಿಕ್ಷಿಸುವುದಕ್ಕೆ ಬ 


ರಾಜಸದನ 


ಹೊರಟಿದ್ದಾರೆ (ರೂಕಸ. ೨೫)... ೩. ರಜೋಗುಣವುಳ್ಳೆ ವ್ಯಕ್ತಿ : 
ಜೀವರುಶಿಗಳ ದೇವಮನುಷ್ಯಾದಿ ಭೇದಗಳಿಂದ ಸಂತ್ವಿಕರಾ ರಾಜಸರು, 
ತಾಮಸರೆಂಬ ಮೂರುವಿಧರಾಗಿ ಭಾಗಿಸಲ್ಪಟ್ಟಿರುವರು 
ನಿಶೇಷಾರ್ಥ)- [ಸಂ.] 

ರಾಜಸದನ (ನಾ)- ಅರಸನ ನಿವಾಸ : ಅರಮನೆ: : “ಸೌಧಃ ರಾಜ 
ಸದನಂ - ೨ ರಾಜಗೃಹದ ಹೆಸರು. ಅರಮನೆ: ರಾಜಯೋಗ್ಯವಾದ 
ಉಪ್ಪರಿಗೆ” (ಸರ್ಕಾಂತಿ: ೦೦೦); ರಾಜಸದನಸಂಸ್ಥೆಯಾಗಿಯಂಂ ಶೂನ್ಯಾರಣ್ಯ 


(ಶಸಾರ- ೧-೪ 


ಸಂಸ್ಥೆಯಂತೆಯುಂ ೬ ಇರ್ಪಿನೆಗಂ (ತಂತ್ರಫು: 4-30 ಪ) ; ರಾಜ 

ಸದನಕ್ಕೆ ಹೋಗುವೆನು (ಕಾಕುಂತ- ೭೬-೦೭)- [ಸಂ.7 
ರಾಜಸಬುದ್ಧಿ (ನಾ). ೧- ರಜೋಗುಣದಿಂದ ಕೂಡಿದ ಬುದ್ಧಿ 
ಎಮಗೆ 


೨. ರಜೋಗುಣದಿಂದ ಕೂಡಿದ ಬುದ್ಧಿಯುಳ್ಳವನು : 
ಜಯವೆ:ತಹುದು ರಾಜ್ಯಭ್ರಮೆಯ ರಾಜಸಬುದ್ಧಿಗಳು ವಿಕ್ರಮವಿಹೀನರು 
ನಾವು (ಕುನ್ಹಾ ರೀ- ೬-3೦): [ಸಂ.) 

ರಾಜಸಭೆ (ನಾ): ದೊರೆಯ ಒಡ್ಡೋಲಗ ;, ಅರಸನ ಆಸ್ಥಾನ : 
“ಅಸ್ಪ ನವೆಂಬುದು ರಾಜಸಭೆ” (ತರಾಸು: ೦೨೮-೯೩); ಅಂದು ಕೌರವ 
ನಾಯಿ ಸಭೆಯಲಿ ತಂದು ತೋಜಿಕಿದನುನ್ನತಿಯ ಬಳಿಕಿಂದು ಕೀಚಕ 
ಕುನ್ನಿಯೊದೆದನು ರಂಜಸಭೆಯೊಳಗೆ (ಕುಶ್ಮಾರಿ- ೩-೪೬). [ಸಂ ರಾಜಸಭಾ] 

ರಾಜಸರ್ಪ (ನಾ): - ರಾಜಘಫೆಸೆ : “ರಂಜಸರ್ಪಃ, ಸರ್ಪಭುಕ್‌ - ಈ 


ಎರಡು ಅರವಾ(ಹಾ)ವು” (ಶಊಡುು. ೦೦೬-೨೦). [ಸಂ.] 
ರಾಜಸರ್ಹಪ (ನಾ)- ಕರಿಯ ಸಾಸುವೆ: “ಆಸುರೀ. ರಾಜಕ: ರಾಜ 

ಸರ್ಷಪಃ - ಈ ಮೂರು ರಾಯಸಾಸುವೆ” (ರಾಡು st): [30.] 
ರಾಜಸಿಕ (ಗು): ೧. ರಜೋಗುಣದಿಂದ ಕೂಡಿದ : ನಮಗೆ ಚಿರ 


ಪರಿಚಿತವಾದ ಪ್ರಿಯವಾದ ಈ ರಾಜಸಿಕತುವಖುಲಗಳ ನಡುವೆ ನುವು ಮತ್ತೆ 
ಮೊದಲಿನಂತಾಗುತ್ತೇವೆ. (08. ೨). (ನಾ). ೨..ರಜೋಗುಣದಿಂದ 
ಕೂಡಿದುದು ; ಎಲ್ಲ ವ್ಯಾಪಾರಗಳೂ ಈ ತ್ರಿಗುಣಕ್ರಿಯೆಗಳೇ. 
ಅದರಲ್ಲಿ ಹಲವು ಪ್ರಧಾನವಾಗಿ ಸಾತ್ವಿಕ, ಮತ್ತೆ ಹಲವು ಪ್ರಧಾನವಾಗಿ 
ರಾಜಸಿಕ ಅಥವಾ ತಾಮಸಿಕ (ದಸ: ೧೦೦). [ಸಂ. 

ರಾಜಸುತ (ನಾ). ಇ ರಾಜಕುಮಾರ : ಉಜಸುತಂ ಪಸಿದೆಂ ನೀರಡಿಸಿದೆ. 
ನೆನಗಿವಲ್ಪದಲ್ತಲೆನ್ನಂ ಪಾರೈಸಂ ಪಲವಂ (ಅಂಕಿ. ೩-66); ಇದಿರ್ಗೊಂಡು 
ಶ್ಲಾಭಸುತಾ ಭೂಪ ತನ್ನ ಪುರಕೆ ತಂದನಾ ಘನೋಜ್ಜ್ವಲರಾಜಸುತರ 
(ಅರತ ೫4 y [ಸಂ.] 

ರಂಜಸುತೆ (ನಾ). ಇ. ರಾಜಕುಮಾರಿ : ರಾಜಾಂತರದಿಂದೆ ರಾಜಸುತೆಯಂ 
ನಯದಿಂದವಳುಯ್ಪಳ್‌ (ಕಾಠರಾ- ೩-೩೭). [ಸಂ. ರಾಜಸುತಾ] 

ರಾಜಸೂಯ (ನಾ): ಚಕ್ರವರ್ತಿಯು ಮಾಡುವ ಒಂದು ಬಗೆಯ 
ಯಾಗ : £ ವಾಜಪೇಯಯಜ್ಞವನ್ನು ಮಾಡಿಲ್ಲದ ರಾಜನಿಗೆ 
ಮಾತ್ರ ಈ ಯಜ್ಞ ಮಾಡುವ ಅಧಿಕಾರವುಂಟು. ಈ ಯಜ್ಞ 
ಮಾಡುವ ರಾಜನು ಸಾಮ್ರಾಟನಾಗುತ್ತಾನೆ ; ಗಾಳುಗೊರವಂ 
ತಗುಳ್ಳಿ ಪಳಾಳಮನೇನೊಂದನಪ್ಪೊಡಂ ಗಟಪಿದೊಡಾ ಬಳು 
ನುಡಿಗೇಳ್ಲು ಕೆಮ್ಮನೆ ಬೇಳಲ್‌ ನಿಮಗಂತು ರಾಜಸೂಯಂ ಮೊಗ್ಗೇ 

ಸ್ವರ್ಗಾಪವಗೆನ್ಸಕಕಾರಣವಪ್ಪೆಗ್ಗದ 


(ಕಂಕಣ: ೬-೪); ರಾಜಸೂಯ 
ಮನೊಡರ್ಚಿಂ (sto. 0೭-೧೦) ; ವಿರಿಂಚಿಪ್ರಭವನನುಮತದಿಂದ 
ಧರಣೀವಿಭು ಮಹಾಕ್ರತು ರಾಜಸೂಯವನೊಲಿದು ಕೈಕೊಂಡ (ಕುತ್ಮಾಸ. 
೧ ಸೂತ). “ಅಶ್ವಮೇಧ' ಪರಾ: [ಂ.3 

ರಾಜಸೇವೆ (ನಾ). ಅರಸನ ಸೇವೆ. ಊಳಿಗ :ಸೆಣಸಿನಲಿ ಸಮದರ್ಶಿಗಳು 

ಪತಿಗಳು ರಾಜಸೇವಾಪ್ರಣಯಮಿಾಮಾಂಸಾದಿ ಮೂಢರು 


ನಮ್ಮ ಭಟರೆಂದ (ಉುನ್ಮಾರೀ- ೬ ೦೦)- 


ಧಾರುಣಿಯ 


[ಸಂ. ರಾಜಸೇವಾ] 


೭೬೦೩ 


2) 


40 


48 


ರಾಜಹುಣ್ಣು 
ರಾಜಸ್ವ (ನಾ). ೧. ಅರಸನ ಆಸ್ತಿ. ೨. ರಾಜ್ಯದ ಹುಟ್ಟುವಳಿ. - 
ಆದಾಯ : ಸಂಘಕ್ಕೂ ರಾಜ್ಯಗಳಿಗೂ ರಂಜಸ್ವಗಳ ಹಂಚಿಕೆ (ಕಾರನ: 

083). [ಸಂ.] 
ರಾಜಸ್ವರ (ನಾ). [ಸಂಗೀತ] ಒಂದು ರಾಗದ ಮುಖ್ಯವಾದ ಸ್ವರ; 
ಜೀವಸ್ವರ : ಒಂದು ರಾಗದ ಸ್ವರೂಪ ಪ್ರತ್ಯೇಕತೆ ಎತ್ತಿ ತೋರಲು 
ಯಾದ ಸ್ವರ ಪದೇಪದೇ ಉಪಯೋಗವಾಗುವುದೋ ಆ ಸ್ವರ, ವಾದಿಸ್ವರ 
೬ ವಾದಿಸ್ವರಗಳನ್ನು ರಾಜಸ್ವರಗಳೆಂದೂ ಸಂಪಾದಿಸ್ವರಗಳನ್ನು ಮಂತ್ರಿ 
ಸ್ವರಗಳೆಂದೂ , . - ಕರೆಯುವ ವಾಡಿಕೆ (ಸಂಗತಂ. ೨೦)- [ಸಂ.] 
ರಾಜಹಂಸ (ನಾ). ೧. - ರಾಜಮರಾಲ : * ರಾಜಹಂಸಃ -.. 
ಕೆಂಪಾದ ಕಾಲುಗಳೂ ಮೂಗೂ ಉಳ್ಳಿ ಬಿಳ್ಳಿಹಂಸ್ಕೆ ಅರಸಂಚೆ” (ಸಿರ್ಯ್ಕಾಂತಿ- 
೬೦0) ; ಕಂರುಕುಳಸರೋರುಜಹಂಸೂಲ್ಲಿಯ ರಾಜಹಂಸಿಗಳುದುಂ . . ಅತಿ 
ಕುತೂಹಲಂಬೆರಸು ನೋಡಿ (ಗರಾಮು. ೩-೦೬ ವ): ಮಹೋದ್ಧತರಾಜ 
ಹಂಸತೇಜದಿನೆಸೆದತ್ತು ರಾಜ್ಯವಿಭವಂ ಜಳದಾಗಮಚಕ್ರವರ್ತಿಯಾ (8ಗ2. 
ಪಿ. ಅರಸರಲ್ಲಿ ಶ್ರೇಷ್ಠನಾದವನು ; ನೃಪೋತ್ತಮ : 


ಎನೆ ಬರೆ ಹಂಸೀಕುಳಮುಬದು ಸರೋದರಮನದಟ ಪುಟ್‌ಲೊಳ 


ನಲವಿಂ ಸುಟ್‌ಯಲ್ಕೆ ತಳರ್ದ ಹಂಸನನಿಬಃಪಿದನಾ ರಾಜಹಂಸನಬಳುಳಿ 
ಯುಂ (ಕುರ್ರಪು. ೬-೦೪೭), ೩. ಸೂರ್ಯ. ೪. ಚಂದ್ರ. ೧, ೩೪: 
ನಾರದನ ತೆಅದೆ ಸರದಿಂ ತಾರಾಪಥದಂತೆ ರಾಜಹಂಸಾನ್ವಿ ತಿಂ ಕ್ಷೀರಾಬ್ಧಿ 


ಶಯನನುರದವೊಲಾರಮೆಯಿಂ ತುಜುಗಿ ಪೊಳಿಪೊಲಲ ಸಾ(ಸೊ)ಗಯಿ , 
ಸುಗುಂ (ಎ3. ೫x೪, ೨360-೨0; 3181): ೧, ೨. ೩, ೪: 


ಜನನುತರುಷಹಂಸನಯನಂ ಕಮಳಾವಸಥಂ ಕಳಾನಿಕೇತನನೆನಿಸಿರ್ದ ... 
ಲೋಕಪಿತನೊಲ್ಹು ಚತುರ್ಮುಖನೀಗೆ ರಾಗಮಂ (೫002. ೦-೨): ೨೪: 
ಉರ್ವಿಯಂತೆ ನಭದಂತವಲಂಬಿತರಾಜಹಂಸವಾಮ್ರಾವಳಿಯಂತೆ ಕುಮಿಜನ 
ದಂತೆ ಸಮುತ್ಯಳಿಕಾಕುಳಂ ಕೊಳಂ (ಫ್ರತ್ತಶು. 3-೫4): [ಸಂ.] 

ರಾಜಹಂಸಿ (ನಂ). ಶ್ರೇಷ್ಠವಾದ ಹೆಣ್ಣುಹಂಸಪಕ್ಷಿ ; ಹೆಣ್ಣಂಚೆ : 
ಪರಮಜನಜನನಿಗೊರ್ವ೪* ಸುರವಧು ಕೊಡೆವಿಡಿದು ನಳಿನಿಯೊಡವೆಳೆದು 
ರಜಂಬೊರೆದು ಕೊಡೆಯೆಲೆಯ ಕೆಟಗಿರ್ದ ರಾಜಹಂಸಿಯ ವಿಳಾಸವಂ 
ನೆನೆಯಿಸಿದಳ್‌ (ಜಾಂತಿಫು: ೯-6೭೮) ; ಕುರುಕುಳಸರೋರಾಜಹಂಸನಲ್ಲಿಯ 
ರಾಜಹಂಸಿಗಳುಮಂ . . . ಅತಿಕುತೂಹಲಂಬೆರಸು ನೋಡಿ (ಗಣಯ: 
೩-೦೩ ವ) [ಸಂ. ರಾಜಹಂಸೀ] 

ರಾಜಹಂಸೆ (ನಾ). = ಎಜಹಂಸಿ : ಲೀಲಾಲಸಗಮನಮಂ ಗಜಗಮನೆ 
ಯರ್ಗುಪಡೇಶಂಗೆಯ್ವ ದೀವದ ರಾಜಹಂಸೆಗಳುಮುಂ . , . ಕೊಟ್ಟು 
(ಆಂಫ: 9-39 ನ). [ಸಂ. ರಾಜಹಂಸೂ] 

ರಾಜಹರ್ಮ (ನಾ). ದೊರೆಯ ನಿವಾಸ ; ಅರಮನೆ: ಈ ವಾತಾ 
ನರಣದಲ್ಲಿ ಒಮ್ಮೆ ಸುಳಿದು ಬಂದರೆ ಸಾಕು... ಯಾವುದೋ ಒಂದು 
ರಾಜಹರ್ದುದಲ್ಲಿ - ಮಹಾದೇವಸ್ಥಾನಐಲ್ಲಿ - ಸುಳಿದುಬಂದ ಭಾಸ 
ವಾಗುತ್ತದೆ (೦೫. 11. ೪೩). [ಸಂ.] 

| ರಂಜಹುಂಡಿ ( ಸರ್ಕಾರದ ಖಜಾನೆಯಿಂದ ಬರುವ ಹಣದ ಆದೇಶ 
ಪತ್ರು- ಹುಂಡಿ: ಭ ರತಸರ್ಕಾರದಿಂದ ಸ್ವೀಕರಿಸಲಾದ ಎಲ್ಲ ರಾಜಸ್ವ 
ಗಳೂ ರಾಜಹುಂಡಿಗಳನ್ನು, ಸಾಲಗಳನ್ನು - . : ಸಂಚಿತವಾದ ಒಂದು 
ನಿಧಿಯಾಗಿ ವರ್ಪಡಿಸತಕ್ಕುದು (ಕಾರಾನ- ೦೩೦). [ರಜ _.. ಹುಂಡಿ] 

ರಾಜಹುಣ್ಣು (ನಾ). ಒಂದು ಬಗೆಯ ಭಯಂಕರವಾದ ಹುಣ್ಣು ; 
ಬೆನ್ನಫಣಿ : “ಕೆಟ್ಟಕುರು ; ಬೆನ್ನುಫಣಿ; ರಾಜಹುಣ್ಣು, ನೆರಡಿರೋಗ” 


(೩೫0610, 202) : ನವಾಬ್‌ಹೈದರಲ್ಲಿಖಾನರು ಬೆನ್ನಿನಲ್ಲಿ ರಾಜ 
ಹುಣ್ಣು ಎದ್ದು ಅರಕಾಡಿನಲ್ಲೆ ಮೈತರಾದರು (ರಾಕೇಂದ್ರ- 36). 


[ರಾಜ 4 ಹುಣ್ಣು (<ಪುಣ್‌)] 


ರಾಜಾಂಗಣ 


ರಾಜಾಂಗಣ (ನಾ). ೧. ಆರಮನೆಯ ಅಂಗಳ : ವಿವಿಧಫಲಪ್ರಸೂನ 
ಪಲ್ಲವತತಿಯಿಂ ತೀವಿದ. ರಾಜಾಂಗಣಮನಿಳುವಂದ್ಯ. ರ್‌ ಮೆಟ್ಟ! ಲೊಲ್ಲದಲ್ಲಿಯೆ 
ನಿಂದರ್‌ 4600. 0೫-೪): ೨. (ವಿಶಾಲವಾದ) ಅಂಗಳ: ಪಿಂಗಲಿ 
ಪೋದಗೆ ಪೊಜಸು ಬಕು ಗಿಡಿಗಂ ಗೂಗೆಯಾದಿಯಾದ ಖಗಂ ರಾಜಾಂಗಣ 
ದೊಳ್‌ ಚರಿಸುವೊಡಿ ಸರಂಗೆಯ್ವ ಜೆ ತಡೆಯದಾ ಗೃಹಂ 
(Gata: ೯-೬೬) - 
ರಾಜಾಂಗಣದ ಊಟಿ ಎ ಉಡುಪಿಯ ಮಠದ ವಿಶಾಲವಾದ 
ಅಂಗಳದಲ್ಲಿ ಸೇರಿ ಮಾಡುವ ಭೂರಿಭೋಜನ,- ಭರ್ಜರಿಊಟ : 
ಬಮ್ಮಗೆ ಉಂಡು ತೇಗಬೇಕಾದರೆ ಮಧ್ಯನವಮಿಊಟಕ್ಕೋ, 
ರಾಜಂಂಗಣದ ಊಟಕ್ಕೋ ಉಡುಸಿಗೇನೆ ಹೋಗಬೇಕು (ನುರನು. ೯೯)- 
[ರಾಜ 4 ಅಂಗಣ] 
ರಾಜಾಂಗನೆ (ನಾ). ರಾಜವಂಶದ ಸ್ತ್ರೀ ; ಅರಸುಮನೆಕನದ ಹೆಣ್ಣು: 
ಸುದತಿಯರು. ಹೊಲಿವಂಟರೊಗ್ಗಿನ ಮೃದುಮ್ಮದಂಗದ ಕಹಳೆಗಳು 
ಸಂಪದದ ಸೊಂಪಿನಲೆಸೆಯೆ ರಠಿಜಾಂಗನೆಯರನುವಾಯ್ತು (ಕುತ್ಮಾವಿ- ೯-೦೦). 
[ಸಂ. ರಾಜಾಂಗನೂ] 
ರಾಜಾಂಗವಸ್ತ್ರ (ನಾ). ಒಂದು'ಬಗೆಯ ಶ್ರೇಷ್ಠವಾದ ಬಟ್ಟೆ : ಗಾಜು 
ನೋಟಕ್ಕೆ: ಲೇಸು ಮೋಜು ಇರುಳಲಿ ಲೇಸು ರಾಜಾಂಗವಸ್ತ್ರ "ಉಡ ಲೇಸು 
ಊಟಕ್ಕೆ ರಂಜಾನ್ನ ಲೇಸು (ಸರ್ವಕ್ಕ- ೦೦೩೩)- [ಸಂ.] 
ರಾಜಾಜ್ಞೆ (ನಾ). ದೊರೆಯ ಆದೇಶ ; ಅರಸನ ಅಪ್ಪಣೆ : ತಳೆದೇನಿ 
ರ್ದರೊ, ತಮ್ಮತಮ್ಮ ತಲೆಯೊಳ್‌ ರುಜಾಜ್ಞೆಯಂ ಮೂತಿಗೊಂಡಳನ. 
ಬಂತಿರೆ ಭೂಪನಿಸ್ರಕರ ನಾನಾಮಳಿಮಾಣಿಕ ೈಸಂಕುಳದೊಳ್‌ pa 
ವುತ್ತಮೊಯ್ಯನೆ ಬರುತ್ತಿರ್ದಲ್‌ ಪ್ರತೀಹಾರಿ (ಇಾರಂಪೂ- ೨೪) ; 
ವನ್ನು ತೆಗೆದುಕೊಳ್ಳುವುದನ್ನು ರಾಜುಜ್ಞೆಯು ವಿರೋಧಿಸಿದ್ದಿತು ei 
೩೪೩)- [ ಸಂ. ರಾಜಾಜ್ಞೂ 7 
ರಾಜಾಣ " ರಾಜನ ` ನೋ. 
ರಾಜಾತಿಥ್ಯ (ನಾ): ೧. ಅರಸನು ಮಾಡುವ ಅತಿಥಿಸತ್ಕಾರ- ೨. ರಾಜ 
ಯೋಗ್ಯವಾದ ಆತಿಥ್ಯ ; ಶ್ರೇಷ್ಠವಾದ ಆತಿಥ್ಯ : ಐದಾರುದಿನಗಳ 
ತನಕ ಒಗ್ಗುಲಿ ಮತ್ತು ಭಟ್ಟರು ಮುದುಕನ ಮನೆಯಲ್ಲಿ ರಾಜಾತಿಥ್ಯವನ್ನು 
ಅನುಭವಿಸಬೇಕಾಯಿತು (ಕಂಂತು- ೨೦)- [ಸಂ.]' 
ರಾಜಾದನ (ನಾ). ೧, ಒಂದು ಬಗೆಯ ಬಾದಾಮಿಮರ : ಮೊರಟಿ 
ಮರ ; .ಪ್ರಿಯಾಲ : “ ರಂಜಾದನಂ, ಪ್ರಿಯಾಲಃ, ಸನ್ನಿಕದ್ರು;, 
ಧನುಃಪಟ; - ೪ ಮೊರಪೀಗಿಡ, ಮೊರಟೀಗಿಡ ” (ರ್ಯಾಂ. ೦೮೯). 
೨, ಒಂದು ಬಗೆಯ ದಪ್ಪ ಹಣ್ಣು ಬಿಡುವ ಮರ. ೩. ಒಂದು 
ಬಗೆಯ ಗಿಡ ; ಹಾಶೆ : "" ರಾಜಾದನಂ, ಫಲಾಧ್ಯಕ್ಷಂ, ಕ್ಷೀರಿಕಾ - 
೩ ಹಾಲೇಗಿಡ. ಹಾಲುಬಳ್ಳಿ ಪೆಸರು”' (೩ರ್ಯಾಂತಿ- 03೨). [ಸಂ.] 
ರಾಜಾದಾಯ (ನಾ). ಅರಸನಿಗೆ ಸಲ್ಲಬೇಕಾದ ಆದಾಯ; ಕಂದಾಯ. 
ತೆರಿಗೆ ಮುಂತಾದುವು : ಮಿತಿಮಾರಿದ ರಾಜಾದಾಯವಮ್ನು ಅನ್ಯಾಯ 
ವಾಗಿ ಕೇತಮಲ್ಲನ ಮೇಲೆ ಎಧಿಸಿ ಅವನ ಹಣದ ಬಹುಭಾಗವನ್ನು ಅಪಹರಿ 
ಸಿದ್ದನು (೫ಂತಕಾ- 0೦೬) ; ರಾಜರೂ ಮಂತ್ರಿಯೂ 


ಪಾಟಕ್ಕುಂ 


ಇಬ್ಬರೂ ಸೇರಿ 


ರಾಜಾದಾಯವನ್ನು ಹೆಚ್ಚಿಸಲು ಅನೇಕ ಉಪಾಯಗಳನ್ನು ಯೋಚಿಸಿದರು 
(ಒಡೆಳೆ. 1). [ಸಂ.] 

ರಾಜಾದೇಶ (ನಾ). ಎ ರಾಜಾಜ್ಞೆ ದೂತನ ನುಡಿಯುಮಂ 
ರಾಜಾದೇಶಮುಮನವಧಾರಿಸಿ ಬಂದೆ ದೂತನಂ , . , ಪೋಗಲ್ವೇಟ್ಲೂ 
(ಅತಿ: ೦೪-೩೦ ಐ). [ಸಂ.] 

ee ST ಲ ಜ್‌ ಫ್‌ ಅ ಕ್‌್‌್‌ 


೭೬೦೪ ರಾಜಾರೋಷ 
ಮಂಗಳಂ ಜಯ ಮಂಗಳಂ - ರಾಜಿತ ಪುರಂದರವಿಟ, 
ರಾಜಾಧಿರಾಜ ಸರ್ವೇಶಗೆ (ಶ್ರರಂದ- ೩-08೬-೩) - [ಸಂ.] 


15 


1 


30 


40 


ರಾಜಾಧ್ಯಕ್ಷ (ನಾ). ಅರಸನ ಆಸ್ಥಾನದ ಹಿರಿಯ ಅಧಿಕಾರಿ 
ರಾಜಾಧ್ಯಕ್ಷ x ಳಪಿಟ್ಟ ಪ್ಪ ಯ್ಯನ ೬% ೫ ೫x ಲಿಖಿತ (ಎಳು 71) 
೩೦೦-೩೨ ; 1057) ; ಶ್ರೀಮನ್‌ ಮಹಾಪ್ರಧಾನಂ ರಾಜಾಧ, 
೯ಡೆ ಕನ್ನಡಸಂಧಿವಿಗ್ರಹಿ ದಂಡನಾಯಕಂ ಕಾಳಿಮರಸರ್‌ (26 
1092). [ಸಂ.] 
ರಾಜಾಧ್ವರ (ನಾ). ೯ ರಾಜಸೂಯ : 
ಗಳಾಗ್ನೀಧ್ರಾದಿ ರಾಜಾಧ್ವರನಿಯೋಗಿಗಳಾಯ್ತು 
[Fo] 


ಪರಮ ಜೈಮಿನಿಕಣ 
ವೈದವ್ಯಾಸನ 
(ಕುವ್ಯಾಸ- ೭-೨೬) - 
ರಾಜಾನ ' ರಾಜನ ' ನೋ. 
ರಾಜಾನ್ನ (ನಾ). ಒಂದು ಬಗೆಯ ಶ್ರೇಷ್ಮಜಾಶಿಯ ಬತ್ತ 
ಆದರ ಅಕ್ಕಿ: "ಸಿತಶಾಲಿ ಕೆಂಗಟವೆ ಕೆಂಬತ್ತಿ ರಾಜಾನ್ನಂ” 
ಮುಂದೆ ಮಂದೈಸಿ ತಲೆಯುದ್ದಮಾಗಿ ತುಟುಗಿ ॥ 
ರಾಜಿಸುವ ರಂಜಾನ್ನೆದ ಕುಸುಂಕುಜ3ೊಳಗೆ . . . ನೆಗೆವ ಸುಟ್ಟು 
ಬೀಗಿ ಬೆಳೆದು ನಭಕಡರ್ದೊಡೆ ದೇವರ್ಕಳ 
ಪೋಗಿ ಮಾಡುವುದೇನೆನುತ ಲಜ್ಜಿಸಿ ತಲೆವಾಗಿದ 
ರುಜಾನ್ನೆ (ನೋಹತ- 3-೪೦). 
ರಾಜಾನ್ನೆದಕ್ಕಿ ಎ ರಾಜಾನ್ನವೆಂಬ 
ನಿವೇದ್ಮಕ್ಕೆ ರಾಜಾನ್ನದಕ್ಕಿ ಕೊಳಗ ಒಂದು 
ಉತ್ತಮದ ರಾಜಾನ್ನದಕ್ಕಿಯ 
[ಸಂ.7 
ರಾಜಾನ್ವಯ (ನಾ). ಎ ರಾಜಕುಲ ೧; 
ರುಟ್ಟು ಹೋದರು ನಾರ ಸೀರೆಯ ನಟ್ಟಡವಿ ಮನೆಯಾಯ: 
ನ್ವಯದ ರಾಜರಿಗೆ (ಕನ್ಯಾ: ೦-೦೯). [ಸಂ.] 
ರಾಜಾಪುರಿ (ನಾ). ಒಂದು ಬಗೆಯ ಸಕ್ಕರೆ : ಪುಡಿಸಕ್ಕರೆಯ 
ರಾಜಾಪುರೀ, ಎಳಗುಡೀ, ಹುರಿಸಕ್ಕರೆ, ಮಗುದುಮ್ಮಾ ಎಂದ 
ತರವುಂಟಿನಿ (ಮುಂಂಯಿ. ೩-೪೫). * ರಾಯಪುರಿಸಕ್ಕರೆ ` ಪರ 
ರಾಜಾಭರಣ (ನಾ). ಚಂದ್ರನನ್ನೇ ಆಭರಣವನ್ನಾಗಿ ಭರಿಸಿ 
ಚಂದ್ರಶೇಖರ ; ಶಿವ: ರಾಜಾಭರಣನೆ ಕೇಳಯ್ಯ 
ವಿರೂಪರಿಕ್ಷವ (ಸೇಂರ- ದೇ. 36): [ಸಂ.] 
ರಾಜಾಯತ್ತ (ನಾ): ಪ್ರಭುಸಿದ್ಧಿಯ ಮೂರು ಬಗೆಗಳಲ್ಲಿ 
ಸಂಪೂರ್ಣವಾಗಿ ಅರಸನು ನಡೆಸುವ ಅಧಿಕಾರ; ನಿರಂಕುಶ 
ಪ್ರಭುಸಿದ್ಧಿ ಯನ್ನು ಅರ್ಥಶಾಸ್ತ್ರಕಾರರು ರಾಜಾಯತ್ತ ಸಚಿ 
ಉಭಯಾಯತ್ತ ಎಂದು ಮೂರು ಬಗೆಯಾಗಿ ವಿಂಗಡಿಸುತ್ತಾರೆ. 


೧೦೦-೪) ; 


(ರೀರಾವ- ೫-೭೨ ವ); 
ಸವಿಗಾಣರ್‌ 


ಬತ್ತದ ಅಕ್ಕಿ 

(126. Le-0a-o 
ಬೋನವಂ ಮಾಡಿ ಇತ್ತು 
೨೭-೦೩). 


ಕೆಟ್ಟುದಿಂದ್ರ ಪ್ರಸ್ಥ 


1೫೭)... ` ಸಚಿವಾಯತ್ತ' ಪರಾ. [ಸಂ.] 
ರಾಜಾರೂಪಾಯಿ (ನಾ). ೧ ಹಿಂದಿನ ಮೈಸೂರುಅರಸ 
ದಲ್ಲಿದ್ದ ಒಂದು ಬಗೆಯ ನಾಣ್ಯ : (೪): ೨. ಐದನೆಯ 


ಮುಖದ ಮುದ್ರೆಯಿದ್ದ ಒಂದು ಬೆಳ್ಳಿಯ ನಾಣ್ಯ : ಮಸ 
ಲಯದಲ್ಲಿ ಇಂದೂ ರಾಜಾ ರೂಪಾಯಿಯ: 2 ಇರಬಹುದು (6) 
[ಇ ೦೫೬ 4 ರೂಪಾಯಿ] 
ರಾಜಾರೋಹ (ನಾ). ಎಲ್ಲರಿಗೂ ತಿಳಿಯುವಂತಿರುವುದು : 
ಮರೆಯಿಲ್ಲದಿರುವುದು ; ಬಹಿರಂಗವಾಗಿರುವುದು- 
ರಾಜಾರೋಪವಾಗಿ - ಎಲ್ಲರಿಗೂ ತಿಳಿಯುವಂತೆ ; ಬಹಿರ 


ರಾಜಾರ್ಹ 


ವಾಗಿಯೇ ಕೋಳಿಮಾಂಸ ಮತ್ತು ಹೋಟಲುತಿಂಡಿ ತಿನ್ನುತ್ತಿದ್ದರು 
(ಗರ. ೭)- [ ಮರಾ. ರಾಜಾರೂಸ್ಯ, ರಾಜಾರೋಸ್‌, ರುಜಾರೋಶ್‌, 
ರಾಜಾರೋಪ"] 

ರಾಜಾರ್ಹ (ಗು)- ೧. ಅರಸನಿಗೆ ಉಚಿತವಾದ : ರಾಜಯೋಗ್ಯವಾದ. 
(ನಾ). ' ೨. ಒಂದು ಬಗೆಯ ಸುಗಂಧದ ಮರ ; ಧೂಪದ ಮರ; 
ಆಗಂರು : “ವಂಶಕಂ, ಅಗರು, ರಾಜಾರ್ಹಂ, ಲೋಹಂ, ಕ್ರಿಮಿಜಂ, 
ಜೋಂಗಕೂ- ೬ ಅಗರುಗಂಧ, ಶ್ವೇತಾಗರು” (ಸಿಜ್ಯಾಂತಿ- ೨೦೭). ೩. 
ಒಂದು ಬಗೆಯ ಶ್ರೇಷ್ಠಜಾತಿಯ ಬತ್ತ ; ರಾಜಾನ್ನ. ೪: ಕತ್ತಾಳಿ 
ಜಾತಿಗೆ ಸೇರಿದ ಒಂದು ಬಗೆಯ ಸಸ್ಯ. [ಸಂ.] 

ರಾಜಾಲಯ (ನಾ). ದೊರೆಯ ನಿವಾಸ ; ಅರಮನೆ : ಜನನಿಯುಮಂ 
ಜನ್ಮಭೂಮಿಯುಮಂ ಕಂಡಾಗಿನಿವಿರಿದು ರಾಗೋದಯವಂದೇವಿರಿದೆಸುತುಂ 
ಬಂದು ರಾಜಾಲಯಮಂ ತೋಟ್‌ (1೦44. ೩-೦೧ 5) ; ಹೊಂಗೆಲಸದಲಿ 
ರಾಜುಲಯವನನುಕರಿಸಿದರು ಕುಂತೀಕುಮಾರರಿಗೆ (ಕುಪ್ಯಉ. ೦೧-೪)" 


[ಸಂ.] 
ರಾಜಾವರ್ತ (ನಾ). ಚಿನ್ನದ ಹೊಳಪಿನ  ಎಳೆಗ್ಗಳುಳ್ಳ (ವಿಶೇಷವಾಗಿ 
ಕಂದುಬಣ್ಣದಿಂದ ಕೂಡಿದ) ಒಂದು ಬಗೆಯ ಹರಳು: 


“ರಾಜಾವರ್ತವೆಳೆಯ ನೀಲಕ್ಕೆ ಪೆಸರ್‌” (ಕನ್ಯಕ್ಕೆ. 69); ದ್ರುಪದಂ ಪಚ್ಚೆಯ 
ನೆಲಗಟ್ಟೆನೊಳಂ ರಾಜುವರ್ತದ ಕಂಬದೊಳಂ . - . ವಿವಾಹಗೇಹಮಂ 
ಸಮೆಯಿಸಿ (ಕಂತರಾ, ೩-೬೪ ಇ) ; ಪುಷ್ಯರಾಗ, ರಾಜಾವರ್ತ, ಆಡುಸೋಗೆ 
ಹೂವು . , . ಇವುಗಳಲ್ಲಿ ನಾಲಿಗೆಗೆ ಗಂಡೂಷವನ್ನು ಮಾಡಲು ಪಿತ್ತಜ್ವರ 
೬.೬ ಗುಣವಾಗುವುವು (ಸ. 6೩). [x0] 

ರಾಜಾವರ್ತಿ (ನಾ)- *ರಾಜಾವರ್ತ : ನನ್ನ ರುಜಾವರ್ತಿ ಕಲ್ಲಿನ ಪದಕ 
ಕಳೆದುಹೋಗಿದೆ (644). [<ಸಂ. ರಾಜಾವರ್ತ] ' 

ರಾಜಾವಳಿ (ನಾ). ೧. ಅರಸರ ಸಮೂಹ. ೨. ಅರಸನ ವಂಶಾ 
ವಳಿಯ ನಿರೂಪಣೆ : ಚಾಳುಕ್ಕಚಕ್ರವರ್ತಿಗಳ ವಂಶದ ರಾಜ್ಯಂ 
ಗೆಯ್ದರಸುಗಳ ರಾಜಾವಳಿ ಮಂಗಳ (ಎಇ. x1, ೨೭6-೦೦೬ ; 2077)- 

[ಸಂ. ರುಜಾವಲಿ] 

ರಾಜಾಶ್ರಯ (ನಾ). ದೊರೆಯ ಆಸರೆ ; ಅರಸನ ಆಶ್ರಯ : ಪೂಜಿ 
ದವರ್ಗೆ ಬೇಳ್ಬುದನಾ ಜನ್ಮದೊಳೀವ ದೆಯ್ವಮುಳ್ಳಡೆ ಬಳಿಯಂ ರಾಜಾ 
ಶ್ರಯಮೇವುದೊ (ಸರತ. ೪-೪೦); ರಾಜಾಶ್ರಯವು ತಿಳಿದಷ್ಟು 
ಅನುಕೂಲವಾದುದಲ್ಲ (ರರ. ೩೬೫): [ಸಂ] 

ರಾಜಾಸ್ಕಾದ (ನಾ). -: ರಾಜಸಣ್‌ : ಸ್ಮೃತಿಗಳ ಕಾಲದಲ್ಲಿ ರಾಜಾಸ್ಥಾನವೇ 
ನ್ಯಾಯಾಸ್ಥಾನವಾಗಿತ್ತು (ಈರರ- ೫೬) ; ರಾಜಾಸ್ಥಾನಗಳ ಒಂದು ಸಮಗ್ರ, 
ಚಿತ್ರವು ಎಲ್ಲಿಯೂ ದೊರೆಯದಿರುವುದು ದುರದೃಷ್ಟ (19-43). [ಸಂ.] 

ರಾಜ್ಕಿ (ನಾ). ೧. ಸಾಲು; ಓಳಿ; ಪಂಕ್ತಿ: “ಆಳೀಟ) 
ವೀಧೀ, ರಾಜೀ() ಈ ೬ ಪಂತ (ಹರಾಯು- ೧೦೯-೩): ವಿ: 
ಗುಂಪು; ಸಮೂಹ ; ರಾಶಿ: ಜಲರುಹಬೀಜರಾಜಿಗಳನಾಲಾಪ ಪರ್ಣ 
ಕುಟೀರಕಂಗಳಂ ನಿಲಿಸುವ . . - ಅಕ್ಷಮಣಿಯಂ ಸಮೆವೀ ವ್ಯವಸಾಯ 
ಮೆತ್ತಲಂಂ (ಕಾರಂಕೂ- ೨೨೩) ; ಕೊಡಲಿ ಕುಜನಮಹೀರಾಜಿಗೆ ಕೊಡಲಿ. . - 
ಕೊಡಲಿ ವೀರವನೆನುತಲಾತನ ಕೊಡಲಿಯಂ ಕೊಂಡಾಡಿದರು (ಶತಫ್ಪು- 
೪-೦೪); ಸೋನ್ನತದೇಹ . - . ಭುಜದವರೆಗೆ ತೂರಿ ಹರಿದು ಬಂದಿರುವ 
ಕೇಶರಾಜಿ (ಕಂಕರಾ- ೧೦೭): ೩. ಕರಿಯ ಸಾಸುವೆ. ೪. ಕಿರುನಾಲಗೆ. 
೫. ಬಯಲು ; ಮೈದಾನ: ೬. ಮೈಮೇಲೆ ಪಟ್ಟೆಗಳುಳ್ಳೆ ಒಂದು 
ಬಗೆಯ ಹಾವು : ದರ್ವೀಕರ ಮಂಡಲ ರಾಜಿಗಳೆಂಬ ಮೂರು ತೆರನಾದ 
ಸರ್ಪವಿಷಗಳಲ್ಲಿ ಸಳಿಯ ಸಟ್ಟುಗದ ಬೇರೆ ನೀರಲ್ಲಿ: ಅರದು ಕುಡಿಯಲು 
ವಿಷಹರ (048, ೧೦-೪). ೭: [ಅಶ್ವಶಾ] ಕುದುರೆಯ ಮೈಮೇಲೆ 


೭೬೦೫ 


ರಾಜೀ 


ಇರುವ ಒಂದು ಬಗೆಯ ರೇಖೆ: ಮೂವತ್ತೆರಡುರೇಖೆಗಳ ನಡುವೆ. 


ಕಾಣಿಸುವ ಇಪ್ಪತ್ತೈದು ಅಡ್ಡರೇಖೆಗಳಿಗೆ ರಾಜಿಗಳೆಂಬ ಹೆಸರು (ಕಕ್ಕಟೀ, 
16-03)- [ಸಂ.] 
ರಾಜಿ " ರಾಜೀ ' ನೋ. 
5 |ರುಜಿಕ (ಗು). ೧. ಅರಸನಿಗೆ ಸಂಬಂಧಿಸಿದ: ($)- (ನಾ) ಶಿ: 


ಬತ್ತಿಗೆ ; ಆಕ್ರಮಣ : ರಾಜ್ಯದ ಸರ್ವಸ್ವವೂ ಅರ್ಪ ರಾಜಿಕವವರ 
ಕೆಯ್ದೆ ಬಿದ್ದು ಸೂರೆಯಾಗಲು . , . ಸಿದ್ಧವಾಗಿದೆ. (ಶೆಲ್ಮಕ. 9729) ; 
೧೬೮೪ನೇ ಚಿತ್ರಭಾನು ಸಂ ೧೧ ದಲ್ಲಿ ಇನ್ನೊಂದು ರಾಜಿಕ ಸಂಭವಿಸಿತು 
(ಶಕ್ರಶಾ ಆ). ೩. ಕರಿಯ ಸಾಸುವೆ: ''ಸರ್ಷಪವದಾ ರಾಜಿಕಂ 
0 ಸಾಸಿವೆಯೆನಿಕ್ಕು'' (ತುಂಗರಾ- 90-43) 
[*-ಮರಾ. ರುಜೀಕ./ಸಂ. ರಾಜಿಕಾ] 


ರಾಜಿಕೆ (ನಾ). ೧- ಸಾಲು; ಪಂಕ್ತಿ; ಶ್ರೇಣಿ. ೨. ಬಯಲು, 

ಮೈದಾನ, ೩. ಕರಿಯ ಸಾಸುವೆ: "ಸಾಸಿವೆ ರಾಜಿಕೆ ಸರ್ಷಪ 
ವಾಸುರಿ'" (ಪಸ್ತುಕೋ- 93-06... [ಸ0. ರಾಜಿಕು] 

35 |ರಾಜಿಗೈ (ಕ್ರಿ), ಒಪ್ಪಂದಮಾಡಿಸು ; ಒಡಂಬಡಿಸು : ಸಮರವ್ಯಾಜ 


ವೆಮ್ಮೊಳಗೇಕೆ ರಾಜಿಗೈವುದಕೆ ನಿಜಜನರನಟ್ಟೆ (ಕಉಕು. 3)- 
[ರಾಜ್ಯೆ (-ಆರಾಜೀ) 4 ಕೈ (<ಕೆಯ್‌,)] 
ರಾಜಿತ (ಗು)- ಶೋಭಿಸುವ ; ರಂಜಿಸುವ : ಸಭಾಸದನದಂತೆ 
ವೇತ್ರಾಸನಾಧಿಷ್ಠಿತರಾಜರಾಜಿತಮುಂ (ತಂರ್ರಫ್ರ- 3-೩೨ 5); ಮಾಣಿಕ್ಕಪ್ರಭಾ 


30| ರುಜತಾಂಘ್ರಿಯುಗ , . . ಪಾಲಿಪುದೆನಗೆ ಜಾರುಮತಿಯಂ (ಕಳ್ಳಿ: 0); 


ಭಾಜಿತ ದಿನಾಧಿಪಂ ರಾಜಿತ ಜನಾಧಿಪಂ . , . ಪೂಜಿಸಿದನೊಲ್ಮೆಯಿಂ 
(ತೇ. ೦೩-೩೦ ರಗಳೆ)- [ಸಂ.] 
ರಾಜಿನಾಮೆ " ರಾಜೀನಾಮೆ ' ನೋ. 
ರಾಜಿಲ, ರುಜಿಳ (ಗು) ೧: ಪಟ್ಟೆಗಳುಳ್ಳ ; ಗೆರೆಗಳಿರುವ. 
೫ | (ನಾ). ೨- (ಮೈಮೇಲೆ ಪಟ್ಟೆಗಳಿರುವ) ಒಂದು ಬಗೆಯ ನಿರ್ವಿಷ 
ವಾದ "ಹಾವು; ಒಳ್ಳೆ: ನೀರುಹಾವು : ರಾಜಿಲಸರ್ಪದಿಂದಾ 


ಪುಂಟಾದ ಮೊದಲ ವೇಗ ಮೈಮೇಲೆ ನರಗಳಯೇಳಿಸುವದು (2೩8. ೦೦-3). 
೩. ಎರಡುತಲೆಗಳುಳ್ಳ ಒಂದು ಬಗೆಯ ಹಾವು: “ರಾಜಿಲ; 
ಡುಂಡುಭಃ - ೨. ಎರಡುಶಲೆಗಳುಳ್ಳ ಶಿಖಂಡಿಯೆಂಬ ಸರ್ಪಭೇದದ 
ಹೆಸರುಗಳು, ಎರಡು ತಲೆ ಉರಿಶಿಗಿ ” (ಸಿರ್ಕಾಂತಿ- 1) ೪. ಆನೆ; 
ಗಜ. ರಾಜಿಳ: ೨. “ರಾಜಿಳ, ಡುಂಡುಭಃ - ಈ ೨ ಒಳ್ಳೆ'' 
(ಹಲರಾಯು- ೧೦೬-೨೦)- [ಸಂ.] 
ರಾಜಿಸು (ಕ್ರಿ). ಶೋಭಿಸು ; ಕಂಗೊಳಿಸು : * ರಾಜಿಸು-ಶೋಭಾಯಾಂ * 
(ಕಮಲಾ) ರಾಜಭವನದೊಳಿಸೆವ ಮಣಿತೋರಣಂಗಳಿಂ ರಾಜಿಸುವುವೆತ್ತಿ 
ದಾತಪವಾರಣಂಗಳಿ , . . ಕಣ್ಣೆಸೆದುದು ನರೇಂದ್ರಭವನನಿಂಗಣಂ (ಇ೩ಪು- 
೪-೭ ರಗಳೆ) ; ಕಂಡರಿಸಿದರೊ ಕಡೆದರೋ ಎನೆ ಗಿರಿರಂಜತನೂಜೆ ಪೂಜೆ. 
ಯೊಳ್‌ ರಾಜಿಸುವಳ್‌ (೧06. 4-003) ; ಒಪ್ಪುವ ಕಾಡುಮಲ್ಲಿಗೆಯ 
ಬಳ್ಳಿವಾಡಮಂಂ ರಾಜಿಸೆ (ರಾಷಾತ್ಮ, ೩೦-೦೪)- 
ರಾಠಾಜಿಸು (ದ್ವಿರುಕ್ತಿ): ದಾನನಯಾಳಂಕಾರೆ ರಾರಾಜಿಸಿದಳಖಳ 
ವಿದ್ಯಾರ್ತೀದೀನಾವಳೀನನ್ನಿ: ನಿಯಕ್ಕೂ'ದೇವಿ (39. 7313, ೨೭೩-3೨೦; 1002); 
ದಂತದ್ಯುತಿ ರಾರಾಜಿಸಿ ಮುಖದಿನುಣ್ಮೆ ನುಡಿದಂ ಕೃಷ್ಣಂ (೩ರ೨- 00-09); 
ರಂಗಧಾಮನ ರಾಣಿಗೆ ರಾರಾಜಿಪ ರಂಗನಾಯಕಿಗೆಜಗುವೆನು (೩೦೨. ೨-೨). 
[ರಾಜ್ಯ (p-ಸಂ. ರಾಜ್‌ ಎಪ್ರಕಾಶಿಸು) *: --ಇಸ್ಕು) 
ರಾಜಿಳ "ರಾಜಿಲ' ನೋ: 


ಆ |ರಾಜೀ, ರಾಜ್ಮಿ (ನಾ) ೧. ಒಪ್ಪಂದ ; ಒಡಂಬಡಿಕೆ: ನಮ್ಮ 


ಭಾಷೆಯಲ್ಲಿ ತೀರ ಹೊಂದಿಕೊಂಡು ಹೋದ , - . ಶಬ್ದಗಳೆಂದರೆ . . . 


ರಾಜೀನಾಮೆ 


ರಾಜೀ (ರಾರು), ತಾರೀಖು (an. ೦೬೬); ಇವನು ಹೋಗಿ ತಪ್ಪಾ 
ತೆಂದು ಬೇಡಿಕೊಂಡೊಡನೆಯೇ ಪುನ; ರಾಜೀ (ಉಾಸಶು. 04). ರಾಜ್ಯಿ; 
೧. ಕಕ್ಷಿಗುರರೇ ರಾಜಿಗೆ ಒಪ್ಪಿದರೆ ಅವರನ್ನು ಒಪ್ಪಿಸಬಹುದು ಎಂದಿದ್ದೆ 
(ತಂರತೋ. ೦೫೪). ೨, ಒಪ್ಪಿಗೆ; ಸಮ್ಮತಿ ; ಕಬೂಲು : ಅದಕ್ಕೆ ನಿಮ್ಮ 
ರಾಜಿ ಇದೆಯೆ? ನಿಮಗೆ ರಾಜಿ ಇರಲ್ಲ, ಇಲ್ಲದಿರಲಿ ನಾನಂತೂ ರಾಜ್ಯ 
ಯಾಗಿದ್ದೇನೆ. (ಕನುಕ- ೧೮, ೩. ಸ್ವಂತ ಇಚ್ಛೆ ; ಸ್ವಯಂಸಮ್ಮತಿ: 
ನಡೆಸಿಕೊಂಡು ಬಹಿರಿಯೆಂದು ನಮ್ಮ ರುಜಿಯಿಂದ ಒಡಂಬಟ್ಟು ಕೊಟ್ಟ 
ಧರ್ಮಸುಧನ (ಎಳ. ೫4೪, ಶ್ರೀರಂಗ. ೨60-೭೭ ; 3429); ಜೂಜವಾಡಿಯೂ 
ಸಕಲರಾಜ್ಯವನು ಪುಷ್ಕರಗೆ ರಾಜಿಯಿಂದಲಿ ಸೋತು (ಡುನಳ..ಉ), 
೪, ರಾಜೀನಾಮೆ: ಈಗಿನ ಕೆಲಸಕ್ಕೆ, ರಾಜಿಯಿತ್ತರೆ ಮುಂದೆ 
ಕೆಲಸವರಾಡುವುದೆಲ್ಲಿ (ಕರು. ೦೬). 
ರಾಜಿಕಬೂಲಿ ಇ ಒಪ್ಪಂದ ; ಒಡಂಬಡಿಕೆ; ಜನರು ಅದನ್ನು 
ನೋಡಿ-ನಂವು ಕೇಡಿಗತನದೊಡನೆ ರಾಜಿಕಬೂಲಿ ಪೂಡಿಕೊಳ್ಳತಕ್ಕವರೆಂದು 
ಭಾವಿಸಿ, ನಮ್ಮ ಮಾತೆಲ್ಲ ಪೊಳ್ಳುಹರಟೆಯೆಂದುಕೊಂಡುಬಿಟ ಸರು (ಕಕ 
3೪೨). ರಾಜೀ ಆಗು, ರಾಜಿಯಾಗು ೩. ೧. ಹಿಂದಿನ ವಿರೋಧವನು 
ಬಿಟ್ಟು ಸ್ನೇಹದಿಂದ ಒಪ್ಪಂದ ಮಾಡಿಕೊಳ್ಳು ; ಒಡಂಬಡು 
ರೈತರು ರಾಜೀಆಗಿ ಹೇರಳವಾಗಿ ಭೂಮಿ ಸಾಗುವಳಿ: ವಡಡುತ್ತಾರೆ 
(ಮುಶಾಶಾ* 211 ಒಟ). ೨. ಒಪ್ಪಂದವಾಗು ; ಒಡಂಬಡಿಕೆಯಾಗು : 
ಪಕ್ಷದ ನಾಯಕರು ಸ್ವಾತಂತ್ರ್ಯವಿಲ್ಲದೆ ಕೈಕಟ್ಟಿ ದವರಾಗಿ ಅಲ್ಲಿ ಬಂದು 
ಕುಳಿತರೆ. ಅವರಲ್ಲಿ ರಾಜಯಾಗುವುದೆಲ್ಲಿ ? (ಉಕಾ: ೩೦೨). ೩. ಒಪ್ಪ; 
ಸಮ್ಮತಿಸು: ಅದಕ್ಕೆ ನಿಮ್ಮ ರಾಜಿ ಇದೆಯೆ . . . ನಾನಂಶೂರುಜ 
ಯಾಗಿದ್ದೇನೆ (ಕನುಕ- 0೬೬), ರಾಜೀಮಾಡಿಸು ಎ. ಪರಸ್ಪರ ಒಪ್ಪಿಸು; 
ಒಂದುಗೂಡಿಸು ; ಒಡಂಬಡಿಸು : ನ್ಯಾಯಾಧೀಶರು ಗಂಡನಿಗೆ 
ಉಪದೇಶಮಾಡಿ ರಾಜೀಮಾಡಿಸಿದರಂತೆ (ಶಕ್ರ ಉ- ೬), 
[..-ಅರ. ರಾಜೀ, ರಾರಾ; ಹಿಂ. ಮರಾ, ರಾಜೀ] 
ರಾಜೀನಾಮೆ, ರಾಜಿನಾಮೆ (ನಾ). ೧. ಪರಸ್ಪರ ಒಪ್ಪಿಗೆಯಿಂದ 
ಬರೆದುಕೊಡುವ ಪತ್ರ ; ಒಪ್ಪಿಗೆಪತ್ರ ; ಒಡಂಬಡಿಕೆಯ ಪತ್ರ: 
(8). ವ. ಉದ್ಯೋಗ ಮೊದಲಾದುವುಗಳಿಂದ ಬಿಡುಗಡೆ 
ಮಾಡಬೇಕೆಂದು ಕೇಳಿ ತಾನೇ ಒಪ್ಪಿ ಬರೆದುಕೊಡುವ ಪತ್ರ: 
ಮಂಡಳಿಯ ಸಭುಸದೆ ' ಕೆಲಸಕ್ಕೆ ನಾನು ಈಗ ರುಜೀನಾಮೆಯನ್ನು 
ಕೊಡುತ್ತೇನೆ (aka. ೦೬); ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು 
ಬಿಟ್ಟಿ (ದಂಂಕ. ೦೫). ರಾಜಿನಾಮೆ: ೨. ತನ್ನ ಕೆಲಸಕ್ಕೆ ರಾಜಿನಃಮೆ 
ಯಿತ್ತು . - : ದೊಡ್ಡ ಚಳವಳವನ್ನು ಹೂಡಿದನು (8 ೬೦) ; 
ನಾನು ಸೇನಾಪತಿಯ ಕೆಲಸಕ್ಕೆ ರಾಜಿನಾಮೆ ಕೊಡುತ್ತೇನೆ (ಸಂರ 03%). 
[4- ಪಾರ. ರಾಜೀನುಮಹ್‌, ರಾರಿಭಾನಾಮೂ ; ಹಿಂ. ಮರಾ. 
ರಾಜೀನಾಮಾ] 
ರಾಜೀವ (ನಾ). ೧: ಕಮಲ ; ತಾವರೆ : “ಸಹಸ್ರಪತ್ರಂ... ರಾಜೀವಂ 
» ಪಂಕಜಂ - ಈ ೧೭ ತಾವರೆ” (ಜರದು. 0೦೨-೩೮) ; ಬೆಳಗೆಲ್ಲಂ 
ಪೋಗೆ ವಿಯತ್ತಳದೊಳ" ಬಿಳಗೆಗಿವು ಪಸರಿಸುತ್ತಿರಲಪರಾಚಲಶಿಖರದತ್ತ 
ಲೊಯ್ಯನೆ ತಳರ್ದಂ' ರುಜೀವಜೀವಿತೇಶ್ವರೆನಾಗಳ್‌ (೫ರಂಣ- ೧೬೭) ; 
ದೂರದಲಿ ರಾಜೀವಗಂಧಸಮಿರಣನ ಸಂಭಾವನೆಗೆ ಹೊಗಸಿದಳು ಸತಿ 
(ಕುವರ: 00-08); ಪಾದರಿ ಸುರಗಿ ಸೇವಂತಿ ರಾಜೀವ ನಿರ್ಜರಸುಮಮಾಲೆ 
ಕಣ್ಣೆ ವಿರಾಜಿಸಿದುವು (ನೋಶತ. 0೬-೦೬). ವಿ. ನೈದಿಲೆ ; ಕನ್ನೆ 6ದಿಲೆ. 
ಒಂದು ಬಗೆಯ ಮಾನು; “ ಶಾಲಃ . . . ರುಜೀವ;, ಲೋಹಿತ, 
ಲವಕಃ ಎ ಈ ೬ ಮತ್ಸ್ಯದ ಭೇದಂಗಳ್‌” (ರಡು. 00೯-೬) ; 
ರ್ಚರ್ದುದಧಿಕತರಸತ್ವ! ದಿಂ ಸತ್ವದಿಂದುರ್ಜಿ ಮೆಯ್ಗ ರೆವೆ ರಂಜೀವಮಾ 


ಲಾ 


ಣ್ಯ 


ರಾಜ್ಯ 


ಜೀವಮಂ ಕರ್ಚಿ ಪಾಯ್ಜಡಂಗುವ ಶರಂಗದಿಂ ರಂಗದಿಂದೆಟ್ಟಿ ಪೆರ್ಮಾನಿನಿಂದ 
`ಆ ಸಮುದ್ರಂ (ಕ್ರೀಕಾಮ. ೩-೨೩). ೪. (ಮೈಮೇಲೆ ಪಟ್ಟಿಗಳಿ 

ರುವ) ಒಂದು ಬಗೆಯ ಜಿಂಕೆ. ೫, ಆನೆ;ಗಜ. ೬. ಸಮೂಹ ;. 
ಗುಂಪು. ೭. ತಲೆಯ ಕೂದಲು ; ಕೇಶರಾಶಿ.-೮. ನೀರು; ಜಲ: 
“ಕೂದಲು ತಾವರೆಯುದಕ ಸಮೂಹ ನಾಲ್ಕು ರಂಜೀವಾಖ್ಯಂ” (ನಾನಕ. 
೫9)- [7ಂ.]: 

ರಾಜೀವಪೀಠ (ನಾ). ೧. ಕಮಲದ ಪೀಠ; ತಾವರೆಯ ಆಸನ, 
೨. ಕಮಲವನ್ನು -ಪೀಠವಾಗಿ ಉಳ್ಳವನು ; ಬ್ರಹ್ಮ : ಶ್ರೀಬನಿತೆ 
ಯರಸನೆ ವಿಮಲರಾಜೀವಪೀಠನ ಪಿತನೆ . ೬ * ಕಾವುದಾನತಜನವ ಗದುಗಿನ 
ವೀರನಾರಯಣ (ರ್ಮ: ೦-೦). [ಸಂ.] 

ರಾಜುಣ ' ರಾಜನ "ನೋ. 

ರಾಜುಳ್ಳಿ (ನಾ). ಒಂದು ಬಗೆಯ ದಪ್ಪ ಈರುಳ್ಳಿ : “ ರೋಚಕ; - 
ಹೊಂಗೆ, ರಾಜುಳ್ಳಿ” (೬49. 0೪೦). `ರಾಯುಳ್ಳಿ' ಪರಾ. 

[ರಾಜ 4 ಉಳ್ಳಿ] 

ರಾಜೇಂದ್ರ (ನಾ). ಚಕ್ರವರ್ತಿ ; ಮಹಾರಾಜ : ರಾಜೇಂದ್ರ ಚಿತ್ತ್ಪೈಸೆಂದ 
ನಸುರೇಂದ್ರ (ತೊರ, ೬-೩-೩೨) ; ಸೃಷ್ಟಿಯ ಶಕ್ತಿದೊತನೆಂ, ರಾಜೇಂದ್ರ. 
(ಕ್ರೀಂಮಾ- ೦೩-೩೩೩) - [ಸಂ:] 

ರಾಜೋಚಿತ (ಗು). ಅರಸನಿಗೆ ಉಚಿತವಾದ ; ರಾಜಯೋಗ್ಯವಾದ : 
ಮಕ್ಕಳು ರಾಜೋಚಿತ ಅಲಂಕಾರದಲ್ಲಿ ಬಹಳ ಮಂದ್ದಾಗಿ ಕಾಣುತ್ತಿದ್ದರು 
(ರೂಢಿ) - [ಸಂ.] 

ರಾಜೋಪಚಾರ (ನಾ). ೧. ಆರಸನಿಗೆ'ಮಾಡುವ ಸೇವೆ.ಉಪಚಾರ : 
ಸುದತಿ ನೀ ಕೇಳು ಯಿಂತಧಿಕನಗರದ ಮಧ್ಯ . . . ಕುಧರಜಾರ್ಧಾಂಗ 
ಪರಮೇಶ್ವರನ ಭವನಮಿದೆ ರುಜೋಪಚಾರದೊಡನೆ (ನನನೋ. 3-43). 
೨. ರಾಜೋಚಿತವಾದ ಉಪಚಾರ ; ಹೆಚ್ಚಿನ ಸೇವೆ: ರಾಜೋಪ 
ಚಾರಮನ್ನಿರ್ವಾ[ಜದೊಳಾನೆಸಗದುದೆನೋ ಶಂಭುಗೆ (ನತರ. ೩೦-೨0) : 
ಹೆಣ್ಣಿನವರು ವರನ ಕಡೆಯವರಿಗೆ ರಾಜೋಪಚಾರ ಮಾಡಿದರು (69). [ಸಂ.] 

ರಾಜ್ಞಿ (ನಾ). ೧- ಅರಸಿ ; ರಾಣಿ: ರಾಜ್ಞೀಗರ್ಭದೊಳಿರ್ದುಂ ಕ್ರಿಜ್ಞಾನ 
ಸಮೇತನೇದು ಪೇಟಕ್ತಿಡೆಗವೆ ದಲ: ಭಿಜ್ಞಾ ರೇಖೆಗಳೆನಿಸಿ ಮನೋಜ್ಯತೆಯಂ 
ತ್ರಿವಳಿರೇಖೆ ತಳಿದೆಸೆದಿರ್ಕುಂ (ತಂತ್ರಥು- 03-೨8) ; ರಾಜ್ಲಿ, ಕುಸುಮ 
ಸುಖಮೊದಗಿತೀ ಮಾಮರಕೆ (ಕ್ರೀಂ. ೦೪-೬೬): ೨. [ಸಂಗೀತ] 
ಒಂದು ರಾಗದ ಹೆಸರು: ನೀಲೋತ್ಪಳಿನಿ ... ಗತಿ ರಾಜ್ಞಿ 
[೫ಕಾ- .ರಯೆ] ತರಂಗಿಣಿ * ವಸಂತಬಂಗಾಳವೈಬಿಪ್ಪತ್ತೆರಡು 
ಕ್ರಿಯಾಂಗದಿಂದಾದ ರಾಗಂಗಳು (oct-006)- [ಸಂ. ರಾಜ್ಞ (] 

ರಾಜ್ಞೇ ನಿವಾಸ (ನಾ). ರಾಣಿಯ ನಿವಾಸಸ್ಥಾ ನ ; ಅಂತಃಪುರ : “ಅಂತಃ 
ಪುರಮೆನಿಕುಂ ಶುದ್ಧಾಂತಂ ರಾಜ್ಞೀನಿವಾಸಂ” (ಪತ್ತುಕೋ,. 96-04) ; 
ರಾಜ್ಞೀನಿವಾಸದಂತೆ ಜರತ್ಯಂಚುಕಿಶತೋದಂಚಿತಮುಂ .. ಆಗಿಯುಂ 
(gs: ೩-೫೩ ಪು. [0] 

ರಾಜ್ಯ (ನಾ). ೧. ಅರಸನ ಸಪ್ತಾಂಗಗಳಲ್ಲಿ ಒಂದು ; ದೊರೆಯ 
ಅಧಿಕಾರಕ್ಕೆ ಒಳಪಟ್ಟ ಭೂಮಿ ; ದೇಶ; “ನೆಲನೆಂದೆನೆ ರಾಜ್ಯಂ” 
(ಕವಿಂ. ೨೩) ; ತಾಮಿಲ್ಲದೆ ರುಜ್ಯಮಂ. ಪರಿಪಾಲಿಸುವೊರಾರುಮಿಲ್ಲ 
(ಗಣ ೦-೨೫); ರಾಜ್ಯಕ್ಕಂ ತ್ರಿಭುವನಸಾಮ್ರಾಜ್ಯಕ್ಕಂ ಬಗೆಯೆ ಹ್ತ 
ಮಶಕಾಂತರಮೆಂದಿಜ್ಯಾಪುರಸ್ಸರೆಂ ಪ್ರವ್ರಜ್ಯಮನವಯವದೆ. ಹಲಧರಂ 
ಧರಿಯಿಪುದುಂ (ಉಾಂತಿಪು- ೫-೬೨); ರಾಜ್ಯವೆಂದರೆ ಕೆಲವು ಮೂಲನಿಬಂಧನೆ 
ಗಳಿಗೆ ಅನುಸಾರವಾಗಿ ಒಟ್ಟುಗೂಡಿಕೊಂಡು ಬದುಕಲು ಒಡಂಬಟ್ಟಿರುವ 


ಜನರ ಸಂಘ ಅಥವಾ ಸಮಾಜ (ಉಣ. ೪8). ೨. (ಭಾಷಾನು 
ಗುಣವಾಗಿ) ವಿಂಗಡಿಸಲ್ಪಟ್ಟ ದೇಶದ ಭಾಗ; ಪ್ರಾಂತ; 


ರಾಜ್ಯಂಗೆಯ್‌ 


ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬೊಬ್ಬ ರಾಜ್ಯಪಾಲರು ಇರುತ್ತಾರೆ (649), 
೩. ಅರಸೊತ್ತಿ] ತ ಸ ಎ 1 ೪. . ಆಡಳಿತ; ಆಳ್ವಿಕೆ: 
" ರಾಜ್ಯಂಗೆಯ್‌ ' [ಸಂ.) 

ರಾಜ್ಯ 0ಗೆಯ್‌, ರಾಜ br ರಾಜ್ಯವನ್ನು ಆಳು ; ರಾಜ್ಯಭಾರ 
ಮಾಡು: ಆಡಳಿತ ನಡೆಸು: ಶ್ರೀಪುರುಷ ರಾಜ್ಚ ಜಕ್ಗಿಯುತ್ತಿರೆ 
(ಎಳ. ಸ31, Ao: ೧೨೩-೬; 788) ; "ಸೆಮಸ್ತಂ ಪರಿವಾರಮೇಬ ಗುಣ 
ಸಂಘಾತಂಗಳಂ ಶಾಳ್ವಿ ಪೆಂಪೆಸಳಂಬೆತ್ತಿರೆ ಸಂತಮಿಂತತಿಬಳಂ ರಾಜ್ಯಂಗೆಯು 
ತ್ತಿರ್ಪಿನಂ (600- ೦-೬೪); ಶ್ರೀಮತ್ರಿಭುವನಮಲ್ಲದೇವರು ಜಯಂತೀಪುರದ 
ನೆಲೆವೀಡನೊಳು  ಸುಖಸಂಕಥಾವಿನೋದದಿಂ ಉಜ್ಯಂಗೆಯ್ಯುತ್ತಮಿರೆ 
(866, 3-4-೭; 1184): ರಾಜ್ಕಂಗೈ : ರಾಜರಾಜಾಧೀಶ ರಘುಕುಲ 
ರಾಜಪರಮೇಶ್ವರನು ನಿವಿಕುಲರಾಜನಂದನೆ ಸಹಿತ ರಾಜ್ಯಂಗೈದನೊಲವಿನಲಿ 
(ತರಂ. ೬-೩೩ ಸನ). [ರಾಜ್ಯ -- ಕೆಯ] 

ರಾಜ್ಯಂಗೈ " ರಾಜ್ಯಂಗೆಯ್‌ ' ನೋ. 

ರಾಜಕ ನಾ. ರಾಜ್ಯವನ್ನು ಆಳುವವನು ; ಆಡಳಿತಗಾರ : ಪಾರಿಜಾತವ 
ಕಂಡು ನಿಡುಸುಯ್ದು, ಪದಗಳಿಂ` ಶೌರಿಕಥೆಯನು ಹೆಣೆದು ತೃಪ್ತ: ನಹನು 
ಕವಿ ಊರಿನುದ್ಯಾ ನಿದ ತರಿಸಿ ಬೆಳಸುವ ಕಾರ್ಯಧೀರನಲ ಉಜ್ಯಕನು 
(ಮುಂಳುಕ, 9೭೬) - [ಸಂ.] 

ರಾಜ್ಯಕಾರಿಯ (ನಾ). ಆಡಳಿತದ ವ್ಯವಹಾರ, ಕೆಲಸ : ಅತಿಬೇಗದಲಿ 
ರಾಜ್ಯಕಾರಿಯದಿರವ ಬಿನ್ನೈಸಿ ಕಳುಹಿದ (ಕಂನಂ. ೦೦-೦೦೭). 

[ಆ ಸಂ. ರಾಜ್ಯಕಾರ್ಯ] 
ಇ ರಾಜ್ಯ! ಕಾರಿಯ : ರಾಜ್ಯಕಾರ್ಯಗಳನ್ನು ಕುರಿತ 
ಜ್ಞಾನಕ್ಕೆ ರಾಜಮಾರ್ಗಮಾಪುದೂ ಇಲ್ಲ (ಉಾಶ್ಮ್ಯಾಂಗ- 003)- [ಸ] 
ರಾಜ್ಯಕಾಲ (ನಾ). ರಾಜ್ಯ ೈವಾಳುವ ಕಾಲ ; ಆಳ್ವ ಕೆಯ ಅವಧಿ : ಸುರ 
ಮ್ರೊಗಳೊ್‌ ನಿಸರ್ಗದಿಂದೆ ತಾಂ ನಿರಾದರನಾಗಿ ಶುಭಭೂವನೆಯೊಳ್‌ 
ರಾಜ್ಯಕಾಲಮಂ ಸಲಿಸುತ್ತುಮಿರೆ (೫ಕಿತ: ೭-೦೦೬ 5) ; ದಶಲಕ್ಷಪೂರ್ವ 
ಕುಮಾರಕಾಲಂ ಪೋಗೆ ರಾಜ್ಯಕಾಲದೊಳ* ನಿಂದೇಕೋನತ್ರಿಂಶಲ್ಲಕ್ಷಪೂರ್ವ 
ಮುಂ ಪನ್ನೆರಡು ಪೂರ್ವಾಂಗಮುಂ ರಾಜ್ಯಕಾಲಂ ಪೋಗೆ (ತಾವುಂಘ್ರ- ೦೦೪). 

[ಸಂ.] 

ರಾಜ್ಯಕ್ಷೇತ್ರ (ನಾ). ರುಜ್ಯದ ಪ್ರದೇಶ ; ಆಡಳಿತದ ಸೀಮೆ : 
(೧) ಭಾರತವು ರಾಜ್ಯಗಳ ಒಂದು ಸಂಘವಾಗಿ ಇರತಕ್ಕುದು. (೨). ಅದರ 
ರಾಜ್ಯಗಳೂ ರಾಜ್ಯಕ್ಷೇತ್ರಗಳೂ ಮೊದಲನೆಯ ಅನುಸೂಚಿಯ . .". 
ರಾಜ್ಯಕ್ಷೇತ್ರಗಳೂ ಆಗಿರತಕ್ಕುಬ- (ಕಾಠಾನ -). [ಸಂ.] 

ರಾಜ್ಯಚಿಹ್ನ (ನಾ). ಅರಸೊತ್ತಿಗೆಯ ಗುರುತು ; ರಾಜಚಿಹ್ನೆ : ಬೆಳ್ಗೊಡೆ 
ಮೊದಲಾಗೊಡೆಯ ರಾಜ್ಯಚಿಹ್ನಂಗಳ್‌ ಮುಂದೆ ಪರಿಯೆ (ತತ್ಕಾರಾ- 

ಕಂದಂಗೆ ರಾಜ್ಯಚಿ್ನಮನೊಂದೆರಡುಮನುಲ್‌ಸಿ, ಮಂದಿಗೆರೆ 

ಕೆಯ್ವಂದವೊಲೆಂದಿತ್ತೆಸಗುವನೊ ನೃಪತಿ 
ಜನನೋತ್ಸವಮಂ (ಫೃತ್ನತ್ಯ. ೩-೪೦). [ಂ.] 

ರಾಜ್ಯಚಿಹ್ನೆ (ನಾ)- ಎರಾಜ್ಯಚಿಹ್ನ : ಗುಡಿ, ಚಾಮರ, ಮೇಘಾಡಂಬರಾದಿ 
ಗಳು ರಾಜ್ಯಚಿಹ್ನೆಗಳೆಂದು ಒಂದು ಶಾಸನವು ತಿಳಿಸುತ್ತದೆ (108. ೩೬೬) - 

[ಸಂ. ರಾಜ್ಯಚಿಷ್ನ] 

ವಾಜ್ಯದಾಹ (ನಾ). ರಾಜ್ಯವನ್ನು ್ನ್ನ ಪಡೆಯಬೇಕೆಂಬ ಆತ್ಯಾಸೆ ; ರಾಜ್ಯ 

ಲಾಲಸೆ : `ಈ ಆಕ್ರಮಣದಿಂದ, ಡಿಲ್ಲಿಸುಲ್ತಾನರ ರಾಜ್ಯದಾಹ ಹೆಚ್ಚಿತು 


ರಾಜ್ಯಕಾರ್ಯ (ನಾ). 


0೦-30) ; 


ದರ್ಥಮನಾ ಮಂದಾರಂ 


(ಕರರ- ೪೨೨)- [ಸಂ.] 
ರಾಜ್ಯನೀತಿ (ನಾ). ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದ ನೀತಿ, -- 
ವ್ಯವಹಾರ : ರಾಜ್ಯಪಟ್ಟಂಗಟ್ಟೆ ಸಂಕ್ಷೇಪದಿಂ ರಾಜ್ಯನೀತಿಯನಿಂತೆಂದು 


ಕಲ್ಲಿಸಿದಂ (ಕಕ್ಕಾಣ- ೪೪-೬). 120.) 


೭೬೦೭ 


[3 


ರಾಜ್ಯಭ್ರಷ್ಟ 


ರಾಜ್ಯನೀತಿಜ್ಞ (ನಾ). ರಾಜನೀತಿಯನ್ನು ಬಲ್ಲವನು ; ರಾಜನೀತಿಜ್ಞ : 
ರಂಜ್ಯಶಾಸನ ದೊಡ್ಡದೇ ? ಈ ಪ್ರಶ್ನೆಯನ್ನು ರಾಜ್ಯನೀತಿಜ್ಞರು -ಬಹುವಾಗಿ 
ಚರ್ಚಿಸಿದ್ದಾರೆ. (ಕಾಜ್ಮತಾ- 493): [ಸಂ.] 

ರಾಜ್ಯಪಟ್ಟ (ನಾ). ರಾಜಪದವಿ ಸೂಚಕವಾಗಿ ಹಣೆಗೆ ಕಟ್ಟುವ ಚಿನ್ನದ 
ಪಟ್ಟಿ *-- ಲಲಾಟಪಟ್ಟ : ಅಭಿಷೇಕಪುರಸ್ಸರಂ ಸ್ಮರಂ ನಸುಬಿರಿದಿರ್ದ 
ಮಲ್ಲಿಗೆಗೆ ಕಟ್ಟಿದನಂಕದ ರಾಜ್ಯಪಟ್ಟಮಂ (ಕಾಕು: ೭-೦೫೨)... [ಸಂ.] 

ರಾಜ್ಯಪತ್ರ (ನಾ). ಸರ್ಕಾರವು ಪ್ರಕಟಿಸುವ ಪತ್ರ ; ಗೆಜೆಟ್ಟು : ಬಹಳ 
ಶ್ಹೆಯುಳ್ಳೆ ಕಾಗದವನ್ನು . . - ಸೆನ್ನದು- ರಾಜ್ಯಪತ್ರಗಳು- ಮೌಲ್ಯಚಲಾ 
ವಣೆಪತ್ರಗಳು. . .ಮುದ್ರಿಸುವುದಕ್ಕೆ ಉಪಯೋಗಿಸುವರು (ಮತ್ರಳ. 60): 

[ಸಂ.] 

ರಾಜ್ಯಪದ (ನಾ). ಅರಸನ ಪದವಿ ; ಅರಸೊತ್ತಿಗೆ ; ಸೀತೆಯ ತಂದವನ 
ತೋಿದರೆ ನಮಗದು ರಾಜ್ಯಪದವೆಂದ (ಕರಣ. ೬-೦೦-೪೪); ಆತನ 
ಕುಮಾರಂಗೆ ಪಟ್ಟಂಗಟ್ಟೆ ರಾಜ್ಕಪದದೊಳಿಟ್ಟು ಕಾಣೈಗೊಂಡು . . - 
ತೆರಳ್ನಂ (ಉಶುತ್ಕೆ- ೬-೦: [ಸಂ.] 

ರಾಜ್ಯಪರಿಷತ್ತು (ನಾ). ಸಂಸತ್ತಿನ ಒಂದು ಅಂಗ ; ಕೇಂದ್ರಸರ್ಕಾರದ 
ಒಂದು ಸಭೆ ; ರಾಜ್ಯಸಭೆ ; p ಸ್ವತಂತ್ರಭಾರತದ ಕೇಂದ್ರಸರ್ಕಾರ 
ದಲ್ಲಿ" ರಾಜ್ಮಪರಿಷತ್ತು ' ಮತ್ತು " ಲೋಕಸಭೆ ' ಎಂದು ಎರಡು 
ಸಭೆಗಳುಂಟು. ಇವು ಇಂಗ್ಲೀಷಿನ ' Upper-House ' ಮತ್ತು 
“ Lower-House ' ಎಂಬ ಪದಗಳಿಗೆ ಸಮಾನವೂದುವು: ಭಾರತ 
ಸಂಘಕ್ಕೆ, ರಾಷ್ಟಪತಿಯವರೂ ರಾಜ್ಯಪರಿಷತ್ತೆಂಬ ಹೆಸರಿನ ಒಂದು ಸದನನೂ 
ಲೋಕಸಭೆ ಎಂಬ ಹೆಸರಿನ ಒಂದು ಸದನವೂ ಸೇರಿರುವ ಒಂದು ಸಂಸತ್ತು 
ಇರತಕ್ಕುದು (ಕಾನ. ೩): [ಸಂ. ರಾಜ್ಯಪರಿಷದ*] 

ರಾಜ್ಯಪಾಲ (ನಾ)- ಸ್ವತಂತ್ರಭಾರತದ ಕೇಂದ್ರಸರ್ಕಾರದಿಂದ ನೇಮಕ 
ಗೊಂಡ ಪ್ರತಿರಾಜ್ಯದ ಮುಖ್ಯಾಧಿಕಾರಿ 7: ಶ್ರೀಜಯಚಾಮರುಜ 
ಒಡೆಯರವರು . . , ಅಖಂಡಕರ್ನಾಟಕಕ್ಕೆ ರಾಜ್ಯಪಾಲರಾಗಿ , , ಎಲ್ಲ 
ಕನ್ನಡಿಗರ ಸೌಖ್ಯವನ್ನು ನೋಡಿಕೊಳ್ಳುತ್ತಿದ್ದಾರೆ (ಮ್ಮುಪಾಸ್ತು. 30). [ಸಂ.] 

ರಾಜ್ಯಭರ. (ನಾ)- ರಾಜ್ಯದ ಆಡಳಿತ, ಆಳ್ವಿಕೆ: ಮಹಿತನಿಜೈಕರಾಜ್ಯ 
ಭರೆದೊಳ್‌ ನಿಲವೇಟ್ಟುದು ನೀಂ (ಣಂಕತೆ. 00-003); ಸಿಂಹಭೂಪತಿ 
[ಗೆ ಭೂ] ಸಾಮಂತರುಂ ಮಣ್ಮಳೇಶ್ವರರುಂ ತಪ್ಪೆ 5ಳ[ಲ್ವ][ರಾಜ್ಯಭರಮಂ 
ಕೈಕೊಣ್ಣು (446: ೩-೨-೭೯; 2059), ಆ ರಾಯಂ ಪೊಸಜವ್ವನದ 
ಮುದ್ದುಗುವರನೊಳ್‌ ರಾಜ್ಯಭರಮನೊಪ್ಪಸಿ ತಾಂ ತಪಸ್ಸಾಮ್ರಾಜ್ಯಮಂ 
ಸೂಜ್‌ಗೊಂಡಾಳುತುಮಿರ್ದಂ (ಉೂಕ್ಕ- ೦೦೪-೬): [ಸಂ.] 

ರಾಜ್ಯಭಾರ (ನಾ). ೧. ರಾಜ್ಯಾಡಳಿತದ ಹೊಣೆ. ಜವಾಬ್ದಾರಿ. 
೨. ಎ ರಾಜ್ಯಭರ : ಅಂತು ಮೇಘನಾದಂ ತನ್ನ ಮಗಂ ಸಿಂಹ 
ನಾದಂಗೆ ರಾಜ್ಯಭಾರಮನಿತ್ತು ತಪೋಭಾರದೊಳ್‌ ತಾಂ ನಿಂದು 
(ಕಂತಿಫು- ೭-೦೦೭೦); ಆತನ ತಾಯಿ . . . ಇರಿವನೊಳಂಬನ ರಾಜ್ಯಭಾರ 
ವನ್ನು ನಿರೀಕ್ಷಿಸುತ್ತಿದ್ದಳು (ಕೊಳಂರ: ೩4). [ಸಂ.] 

ರಾಜ, ಭಾಷೆ (ನಾ)- ರಾಜ್ಯದ ಅಧಿಕೃ: ತಭಾಷೆ ; ಒಡಂಬಟ್ಟಿರುವ 
ಜನಕ್ಕೆ ರಾಜ್ಯಭಾಷೆಯಲ್ಲಿ “ಪ್ರಜ” ಎಂದು ಹೆಸರು (0೩೫. 13). 

[ ಸಂ, ರಾಜ್ಯಭಾಷಾ.] 

ರಾಜ್ಯಭ್ರಂಶ (ನಾ). ರಾಜ್ಯವನ್ನು ಕಳೆದುಕೊಳ್ಳುವಿಕೆ; ರಾಜ್ಯಚ್ಯುತಿ : 
ಶ್ವೀಡುದೆಮಗೆ ವನಪ್ರವಾಸದ ಖೇದ ಹೋದ ರುಜ್ಯಭ್ರಂಶ್ರ 
ಬಹಳವಿಷಾದ ಬೀತುದು ನಿಮ್ಮ ಕಾರುಣ್ಕೋದಯವುಯಮಗಾಯ್ತಲಾ' 
(ಕುವ್ಮಾಳ- 00-39): [ಸಂ.] 

ರಾಜ್ಯಭ್ರಷ್ಟ (ನಾ)- ರಾಜ್ಯದಿಂದ ಹೊರಹಾಕಲ್ಪಟ್ಟವನು ; ರಾಜ್ಯ 
ಚ್ಯುತ : ರಾಜ್ಯಭ್ರಷ್ಟಂಗೆ ತ್ಕಾಗಭೋಗವುಂಟೆ (ಸಳನ.ಕ4ಿ1: 8೦೦-6೦); 


ರಾಜ್ಯಲೋಭ 


ಮುಂದು ವಾಸಿಷ್ಠಮುನಿ ಕೊಟ್ಟ ಶಾಪದೊಳು ಕುಲವಳಿದು ರಾಜ್ಯಭ್ರಷ್ಟ 
ನಾಗಿ ಚಾಂಡಾಲತ್ಮವಳವಟ್ಟು (ತತಕಾ- ೪೮); ಹೈದರನು ರಾಜ್ಯಭ್ರಷ್ಟ 
ನಾದನೆಂಬ ಸವಸಾಚಾರವನ್ನು ತಿಳುಹಿ... ಮರಾಟೆಯವದರ ದಳವನ್ನು 
ಕಳುಹಿಸಿದನು (೬0- «). [ಸಂ.] 
ರಾಜ್ಯಲೋಭ (ನಾ). ಇ ರಾಜ್ಯದಾಹ : ಮಣಿಯದೆ ರಂಜ್ಯಲೋಭ | , 
ವಶದಿಂ ಪುರುಷಾರ್ಥಮನೊಕ್ಕು ಪುರ್ಥಿಮಗ್ರಣಿಗಳನೇಕರಿಂ ಜವನ 
ದಾಡೆಯೊಳಟ್ಸ್‌ ದರ್‌ (ಶ್ರತೃತ್ಛ- ೦೩-೬೪). [ಸಂ.] 
ರಾಜ್ಯವಿಚ್ಛುತ (ನಾ) ಎರಾಜ್ಯಭ್ರಷ್ಟ : ರಾಜ್ಯವಿಚ್ಯುತನಾದ ಚಕ್ರವರ್ತಿ 
ಯೆಂಬ ಕ್ಷದ್ರದೇವತೆಯನ್ನು ಸೇವೆವನಾಡಿದುದರಿಂದ ನನ್ನ ತಂದೆಯು 
ಬಹುಕಷ್ಟಗಳನ್ನು ಅನುಭವಿಸಿರುವನು. (ಉಣ. ಇ೬), [ಸಂ.] 
ರಾಜ್ಯವಿಭ್ರಂಶೆ (ನಾ). ಇ ರಾಜ್ಯಭ್ರಂಶ : ಚಿರಂತನಭವದ ಕಿಲ್ಬಿಷ 
ಕರ್ಮಪಾಕಪ್ರವರ ದುರಿಯೋಧನನ ಸವೃಪದೇಶಮಾತ್ರದಲ್ಲಿ ಎವಗೆ 
ರಚಿಸಿತು ರಾಜ್ಯವಿಭ್ರಂಶವನು (ಉಪಾ: ೦೦-೪೪). [ಸಂ.] 
ಶಾಜ್ಯವ್ಯಸನ. (ನಾ). ಸಪ್ತವ್ಯಸನಗಳಲ್ಲಿ ಒಂದು ; ರಾಜ್ಯದ ಚಿಣಿ : 
ಸೇವಕವ್ಯಸನ 


ತನುವ್ಯಸನ ಮನೋವ್ಯಸನ ಧನವ್ಯಸನ ರಾಜ್ಯವ್ಯಸನ . - . 
ವೆಂಬ ಸಪ್ತವ್ಯಸನದಿಂ ಹಸಂಗೆಟ್ಟು (ರಳ. ೦೯೭); ರುಜಚ್ಯವ್ಯಸನವೆತ್ತಿದಲ್ಲಿ 
ವಾಹನ ವಸ್ತ್ರಾಭರಣ ಅನುಲ್ಕಪನ ತುಂಂಬೂಲಂಗಳಂ. ಬಯಸುತ್ತಿಹನು 
(ನತರ, 21, 039). [ಸಂ.] 

ರಾಜ್ಯಶಾಸನ (ನಾ)- ರಾಜ್ಯದ ಆಡಳಿತಪಕ್ಷವು ಪ್ರಕಟಿಸುವ ಕಟ ಳ್ಳಿ 


ಆಜ್ಞೆ ರಾಜ್ಯಶಾಸನಕ್ಕೆ ವಿಧೇಯನಾಗಿ ನಡೆ! ಕೊಳ್ಳುವುದು | ೫ 
(0096: ೧೬೦)- [ಸಂ.] 


ರಾಜ್ಯಶಾಸ್ತ್ರ (ನಾ)- ರಾಜ್ಯದ ಆಡಳಿತವನ್ನು ವಿವರಿಸುವ ಶಾಸ್ತ್ರ; 
ರಾಜನೀತಿಶಂಸ್ತ್ರ : ರಾಜ್ಯಶಾಸ್ತ್ರದ ವಿಷಯ ಮನಸ್ಸಿಗೆ ಬಂದಾಗಲೆಲ್ಲ 
ಅಲ್ಲಿ ತಂಬೂರಿಯ ತಂತಿಗಳಂತೆ ಸಮಾಂತರವುಳ್ಳೆ ಎರಡು ವಿಚುರಸರಣಿಗಳು 


ನಾದವಾಡುತ್ತಿರುತ್ತವೆ (7೫. ೩೦೪). [ಸಂ.] 36 
ರಾಜ್ಯಶ್ರೀಕ (ನಾ). ರಾಜ್ಯಸಂಪತ್ತುಳ್ಳವನು : ಅತುಳತಪಶ್ಟ್ರೀಕರನನು 
ನ್ನತರುಜೃಶ್ರೀಕನವಧಿದರ್ಶನನಂ . . . ನೃಪತಿ ಭಕ್ತಿಯಿಂ ವಂದಿಸಿದಂ 
6ತಂದ್ರ ಫು. ೩-೭೦). [ಸಂ.] 
ರಾಜ್ಯಸಭೆ (ನಾ). = ರಾಜ್ಯಪರಿಷತ್ತು: ಕೇಂದ್ರಸರ್ಕಾರದಲ್ಲಿರುವ 
ವಿವಿಧಶಾಜ್ಯಗಳಿುದ ಆಯ್ಕೆಯಾದ ಸದಸ್ಯರ ಸಭೆ; ಪಾರ್ಲಿಮೆಂಟಿನ [30 


ಮೇಲ್ಮನೆ (council of state. ತ್ರಿಕ, 3೬). [ಸಂ, ರಾಜ್ಯಸಭಾ] 

ರಾಜ್ಯಸಿರಿ (ನಾ). ರಾಜ್ಯದ ಸಂಪತ್ತು : ಪೂತುರೇ ರಣವೆಂಬುದೆಮ್ಮಯೆ: 
ಧಾತು ಕಲಿ ಮೂದಲಿಸಿ ಕರೆದರೆ ರಾಜ್ಯಸಿರಿಯೇಕೆ (ತುನ್ಮಾರ್ರೋ, ೧೩-೨೩), 

[5 ಸಂ, ರಾಜ್ಯಶ್ರೀ] 

ರಾಜ್ಯಸೂತ್ರ (ನಾ). ಆಡಳಿತದ ಅಧಿಕಾರ : ಮೃಗೇಶವರ್ಮ ರವ 
ವರ್ಮರ ಆಳಿಕೆಗಳ ಮಧ್ಯದಲ್ಲಿ ರಾಜ್ಯಸೂತ್ರಗಳನ್ನು ವಹಿಸಿರಬೆಃಕು. 
(189೯8. 09); ರಾಮಚಂದ್ರರಾಯನು ರಾಜ್ಯ ಸೂತ್ರವನ್ನು ಸ್ವಾಧೀನ 
ಪಡಿಸಿಕೊಂಡು ಕೆಲವು ದಿನಗಳಲ್ಲಿಯೇ ಖಜಾನೆಯನ್ನೂ ಬರಿದು ಮಾಡಿದನು 
(ರುಷ. ೨)- [ಸಂ.] 

ರಾಜ್ಯಾಂಗ (ನಾ). ೧. ಆಡಳಿತಕ್ಕೆ ನೆರವಾಗುವ ರಾಜ, 
ಸ್ನೇಹಿತ, ಬೊಕ್ಕಸ, ನಾಡು, ಕೋಟೆ ಮತ್ತು ಸೈನ್ಯ ಎಂಬ ಏಳ್ಳು 
ಅಂಗಗಳು ; p ಇವುಗಳ ಜೊತೆಗೆ ಪೌರ ಮತ್ತು ಪುರೋಹಿತ 
ಎಂಬೆರಡನ್ನು ಸೇರಿಸಿ ಕಿಟೆಲ್‌ ಅವರು ರಾಜ್ಯಾಂಗಗಳು ಒಂಬತ್ತು 
ಎಂದು ಹೇಳಿದ್ದಾರೆ : ಗಟಗಟ ಸುರಿದುವು ಕಣ್ಬನಿ ಪಟಲೆಪ್ಪದ ರೂಪುಗಳ್ಗೆ 
ರಾಜ್ಮಾಂಗಂಗಳ* ಕಟಿಕುಟಮಾಗಿರ್ದುವು ತತ್ತಟಗುದಿದುವು ಭವನದೀರ್ಥಿ| ಆ 
ಕಾಚ್ಛಜಲಂಗಳ್‌ (ತಿ. ೩-00)- ೨. ರಾಜ್ಯದ ಆಡಳಿತ ವ್ಯವಸ್ಥೆ : 


ರಾಟ 


* ಅನೇಕ ನಾಯಕಪ್ರಭುತ್ವ -ಹೀಗೆ ರಾಜ್ಕುಂಗವು ನಾಲ್ಕುರು 
ಮಾರ್ಪಾಟುಗಳನ್ನು ಪಡೆದು ಬೆಳೆದಿದೆ (ರಾಜ್ಯಾಂಗ, ೧06), [ಸಂ.] 
ರಾಜ್ಯಾಂಗಸಪ್ತಕ (ನಾ). ಎ ರಾಜ್ಯಾಂಗ ೧; ಆಳುವ ನರಪಶಿಗಳ 


ಸ್ವಾಮ್ಯಮಾತ್ಯೆ ಬಂಧು ಕೋಶ ರಾಷ್ಟ್ರ ದುರ್ಗ ಬಲಂಗಳೆಂಬ 
ರಾಜ್ಯಾಂಗ ಸಪ್ತಕದಿಂ (ಏಿನೇಕ. ೨೪೪). [ಸಂ.] 
ರಾಜ್ಯಾದಾಯ. (ನಾ). ರಾಜ್ಯದ ಉತ್ಪತ್ತಿ, ಹುಟ್ಟುವಳಿ: ರಾಜ್ಯಾ 


ದಾಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಧಿಗಳೂ ಶುಸನವೆಂದೇ ಎನ್ನಿಸಿಕೊಳ್ಳು. 
ತ್ತವೆ (ಜಾಗ ೬): [ಸಂ.] 

ರಾಜ್ಯಾಧೀನ (ಗು). ರಾಜ್ಯಾಡಳಿತದ ಕೈಕೆಳಗಿರುವ ; ಸರ್ಕಾರದ 
ಹತೋಟಿಯಲ್ಲಿರುವ ; ಕೇವಲ ಧರ್ಮ, ಮೂಲವಂಶ , ... ಅವು 
ಗಳಲ್ಲಿ ಯಾವುದೊಂದರ ಆಧಾರದ ಮೇಲೆ ಮಾತ್ರವೇ, ಯಾವನೊಬ್ಬ 
ನಾಗರಿಕನಿಗೆ ರಾಜ್ಯಾಧೀನ ನೌಕರಿಯ ಅಥವ ಹುದ್ದೆಯ ವಚಾರದ್ದ 
ಅಪಾತ್ರತೆಯುಂಟಾಗತಕ್ಕುದಲ್ಲ (ಉರಾನ- 4೪). [ಸಂ.] 

ರಾಜ್ಯಾಧ್ವರ (ನಾ). ರಾಜಸೂಯಯಾಗ ; ಸಿ೦ಂಯ ವಲ್ಲಭನೊಲಿದು 
ರಾಷ್ಯಾಧ್ವರವನಾನಲು ಕಾಲಭಾಗ್ಯದ ಭರವ ಬಣ್ಣಿಪನಾವ (1940: 
೪-೫೭)- [ಸಂ.] 

ರಂಜ್ಯಾನುಷ್ಠಾನ (ನಾ). ಆಡಳಿತದ ಕೆಲಸವನ್ನು ವಿಧಿವತ್ತಾಗಿ ನಡೆ 
ಸುವುದು; ರಾಜಕಾರ್ಯನಿರ್ವಹಣೆ : ನೀನೆಮ್ಮಂ ಮಾಟದೆ ರುಜ್ಯಾನು 
ಷ್ಮಾನಮನೊಡಂಬಡು (60ಫ್ರ. ೪-60), ಅಂತು ವಿಷಾದವಿಮುಖನುಂ 
ರಾಜ್ಕಾನುಷ್ಮಾನಾಭಿಮಂಖನುಮಾಗಿ (ತಂದ್ರು. ೨-೬೦). [ಸಂ.] 

ರಾಜ್ಯಾಪಹಾರ (ನಾ). ರಾಜ್ಯವನ್ನು ಕಿತ್ತುಕೊಳ್ಳುವುದು : ಏನ ನೆನೆದೆ 
ಮಗನೆ ಕುಂತೀಸೂನುಗಳ ರಂಜ್ಯಾಪಹಾರದೊಳ್ಳೇನು. ಬುದ್ಧಿವಿಳಾಸ 
(4. ೦೨-೩೮)- [ಸಂ.] 

ರಾಜ್ಯಾಭಿಲಾಪೆ (ನಾ). ರಾಜ್ಯವನ್ನು ಪಡೆಯಬೇಕೆಂಬ ಬಯಕೆ... 
ಅಪೇಕ್ಷೆ : ನಿನ್ನ ಸುತರು ದೃಢೈಕಸತ್ಯರು ನುಡಿದ ಕಾಲದ ನೂಕಿದರು. 
ರಾಜ್ಯಾಭಿಲಾಷೆಗೆ ನೆರಹಿದರು ಬಲವ (ಕುವ್ಮಾಣ, 3-4) 

[ಸಂ. ರಾಜ್ಯಾಭಿಲಾಷಾ] 

ರಾಜ್ಯಾಭಿಷವಣ (ನಾ). ರಾಜನಾಗುವವನಿಗೆ ಮಾಡುವ ಅಭಿಷೇಕ ; 
ಪಟ್ಟಾಭಿಷೇಕ : ರಾಜ್ಯಾಭಿಷವಣಭವನದಂತೆ ಪೂರ್ಣಕುಂಭೋಪಶೋಭಿತ 
ಮುಂ 'ಭದ್ರಲಕ್ಷಣಲಕ್ಷಿತಮುಮಪ್ಪ  ಪಟ್ಟವರ್ಧನಮನೇಟ 
(ಮೆಲಕು. ೫೬3). [Xo.] 

ರಾಜ್ಯಾಭಿಜೇಕ (ನಾ). ಎ -ರಾಜ್ಯಾಭಿಷವಣ : ಅಂತು ಭುವನತ್ರಯ 
ಚೂಡಾಮಣಿಯ ರಾಜ್ಯಾಭಿಷೇಕೆದೊಸಗೆಯಂ ನುಭಿರಾಜುದಿರಾಜಸಭೆಗಣಏ 
(6ರಿಫು. 6-೬೭ ವ). [ಸಂ.] 

ರಾಜ್ಯಾಭ್ಯುದಯ (ನಾ), ರಾಜ್ಯಾಡಳಿತ ; ರಾಜ್ಯಭಾರ: 
ಮಚ್ಚಾಳುಕಪೆವರ್ಸ್ಟಾನಡಿದೇವರು. ತತ್ಪುತ್ರಿ | ಶ್ರೀಪಂಪಾದೇವಿಯರ ರಾಜ್ಯಾ 
ಭ್ಯುದಯದಂದು (ಎಕ. 3೪, ಹುಂ: 80 ; 997)... [೫0] 

ರಾಜ್ಯಾರ್ಹ (ನಾ). ರಾಜ್ಯದ ಆಡಳಿತಕ್ಕೆ ಯೋಗ್ಯನಾದವನು ; ಅರಸು 
ತನಕ್ಕೆ ಅರ್ಹನಾದವನು : ಅರಸಂಗಮರಸಿಯರ್ಗಂ . « ಶರೀರ 
ಸಂಸ್ಕಾರವಿಧಿಯಂ ವಿಧಿಪೂರ್ವಕಂ ನಿರ್ವರ್ಶಿಸಿ 'ರಾಜ್ಕುರ್ಹನಬ್ಬ, ಂದ್ರನ ಮಗಂ. 
ಚಂದ್ರನಂ ಧರುಭಾರಭುರಂಧರಂ ಮಾಡಿದರ (ಗಿ. ೩೨೭ ಐ). [ಸಂ.] 

ರಾಟ (ನಾ). ಮಲ್ಲಯುದ್ಧದ ಒಂದು ಪಟ್ಟು: ಉರ್ಬಿನೊಳೆಅಗುವ 

ಎರ್ದೆಯೊಡ್ಡಿ ಸೋಂಕದ ಮುನ್ನಮೆ 

ಒರ್ಮೆಯ್ಕೊಳೊಲೆದು ತಪ್ಪಿಸಿ ಎಡೆಗೆಡಪುವಂತೆ ಕಡಪ ಬೆನ್ನೇಲ್‌ಯಂ 

[ಯುಂ 3 ರಾಟದೊಳ್ಳಿಗಿದು ತನ್ನೆ ಸಾದಕದ -ಚಳಕಮಂ. ಮೆಜಕಿಯಲೆ 

684ವಂ- ೦೬೩-೩).. [ಹೇ.8 ತೆಲು. ರಾಟ, ರಾಟವ] 


ಶ್ರೀ 


ಸ ನೆಯ ನಿಗವ 
ಸೊರ್ಕಾನೆಯ ನಿಗ್ಗವಕ್ಕೆ 


ರಾಟಣ 


ರಾಟಣ ' ಬಾಟಣ ' ನೋ. 


೭೬೪೨೯ 


ರಾಣಿವಾಸ 


ಶ್ರಸ್ತಾನಕೆ).. [ಎ ಮರಾ. ೮9೫೪, ರಾಡೀ, ರಾಹಡೀ./ತುಳು. ರಾಡಿ] 


ರಾಟಣಪೂ (ನಾ). ಒಂದು ಸ್ಮಳದ ಹೆಸರು (?): ರಾಟಣಪೂ| |ರಾಡು (ನಾ). ೧. ಮುಖ್ಯದ್ವಾರದ ಮೇಲೆ ಅಡ್ಡಲಾಗಿ ಕಟ್ಟಿರುವ 


ಎನ್ನಿರ್ಪ್ವತ್ತಯ್ಗ ಣ್ಮುಗಂ ವತ್ತ ತೆಉುವೊದು (ಎಕ. ೩1೪. ಕಿರುಮು ೨೫೬-೬: 

ಸು. 800)- [21 

ರಾಟಣೆ “ಯಾಟಣ ' ನೋ: 

ರಾಟವಔ "ಉಾಟಣ ' ನೋ. 

ರಾಟವಾಳ" ಯಾಟಣ ' ನೋ. 

ರಾಟವಾಳೆ ' ಯಾಟಣ ' ನೋ. 

ರಾಟಳ 'ಉಾಟಣ' ನೋ. 

ರಾಟಳಕ (ನಾ). (ಕರಾ) ಬಟ್ಟೆಯನ್ನು ಸ್ವಚ್ಛಮಾಡಲು ಬಳಸುವ 
ಒಂದು ಬಗೆಯ ಕಾಯಿ ; : ಅಂಟುವಾಳದ ಕಾಯಿ: ಬಟ್ಟೆಯನ್ನು 
ಬೆಳ್ಳಗೆ ಮಾಡಲು “ರಾಟಳಕ”ದ ಕಾಯನ್ನು ಉಪಯೋಗಿಸುತಿದ್ದೆವು 
(ಶಾಂಶ್ರ್ರ. 117» oo). £74 

ರಾಟಾಣ "ಉಾಟಣ' ನೋ: 

ರಾಟಾಲ " ಯಾಟಣ ' ನೋ. 

ರಾಟಾಳ "ಯಾಟಣ ' ನೋ. 

ರಾಟಾಳತೇರು (ನಾ). ಒಂದು ಬಗೆಯ ರಥ; ತಿರುಗಣೆ ತೇರು: 
ಎಡದಲಯ್ಯನ ತೇರು ಬಲದಲಮ್ಮನ ತೇರು ರಾಟಾಳತೇರು ಕೈತೇರು 
ಗೊಂಬೆತೇರು ಹರಿದೂ ನಂಜಯ್ಸ ಎಡಬಲಕೆ (ತಳ್ಳಿಯ- at: 

[ರಾಟಾಳ ( ಎಲಾಟಣ) ತೇರ್ಕು (ಎ ತೇರ್‌,)] 

ರಾಟಿ (ನೂ). ತೊಂದರೆ; ಉಪದ್ರವ; ಹಿಂಸೆ: ಬೇಟೆಯೊಳು 
ರತನಾಗಿಹನಾತನ ರಾಟಿಗೆ 'ಮೃಗೆ ನಿಲ್ಲವಲ್ಲಿ (ಕಳಳ. ೬. ಬಹಳದಿವಸ 
ಪ್ರವಾಳಭಸ್ಮ ತಕ್ಕೊಳ್ಳಲು ಈ ರಾಟಿಯು ತಪ್ಪುವದು (ಕಿಷರ- ೭೦)" 
“ ರಾವಡಿ ' ಪರಾ. (ದೇ-॥ ತೆಲು. ರಾಟು] 

ಠಾಟೆ " ಯಾಟ್ಬ ನೋ. 

ರಾಟೆವಾಳೆ " ಯಾಟಣ ' 'ನೋ. 

ರಾಡಿ (ನಾ). ೧. ಕೆಸರು: ಬಗ್ಗಡ : ನಾಡೊಳು ಪರಿವ ನಿರ್ಮಲಜಲದೊಳು 
ಬಲುರಾಡಿ ಕೂಡಿ ಸಾಗಿ ಪೋಗುವಂತೆ (ಮೋಕ್ಷಃ. ೭-4); ರುಡಿಯ 
ನೀರೊಳಗೆ ಘಟಕದ ಪುಡಿ ಚೆನ್ಲಿದರೆ, ರಾಡಿಯು ತಳಕ್ಕೆ ಕೂಡ್ರುತ್ತದೆ 
(ಹಂಃಂಯು. 3-0೬೦). ೨. ಮಂದವಾದ ದ್ರವ,- ರಸ: ದ್ವಾಸೀ 
ಜೋಡೀ ಖಾರದ ರಾಡಿ ತುಸಾ ಉಳಸದ. ಹಸನ್‌: ಮಾಡಿ ಮಾಸೀ ಮಾತ್ರ 
ಒರಿಸಿಕೊಂಡು ಹೊರಗ ಬರಬೇಕು (ತೂಸಂಸಾ. 08); ಬಳ್ಳಿಯ ತೊಪ್ಪ! ಲನ್ನು 
ಹರಿದು ಅದನ್ನು ಒಂದು ಕಲ್ಲಿನ ಮೇಲೆ ಗುಂಡಿನಿಂದ ಅರೆದು ರಾಡಿಯನ್ನು 
ಮಾಡಿ (ಕೀಂತು- 0). ೩. ಹೊಲಸು ; ಕೊಳಕು : ದೆಃಹದ ರಾಡಿಯ 
ತೊಳಕೋಳ . - -- ಹೇಸಿ ನಿನ ಮಾರಿ ತೊಳಕೋಳ (ಕರ್ನಾಕ: ೨೩): 
೪. (ಅಲಂ) ರಂಪ; ಗೊಂದಲ; ರಾದ್ಧಾಂತ: ಇದೆಲ್ಲಾ ರಾಡಿ 
ಆ ಕೃಷ್ಣಾಜೀದೇ. ಮೊದಲಿಂದಲೂ ಅವಗೆ ನನ್ನ ಕಂಡರಾಗುವುದಿಲ್ಲ 
(960, ೪೬); ನಮ್ಮ ಮನೆಯಾಗಿನ ರಾಡಿ - ಹೊಲಗೇರಿ ಹೊರಗ 
ಹೋಗೂದು ಬ್ಯಾಡಾ (ರತ: 11, ೩೬). ೫. ದುರುದ್ದೇಶ; ಶೆಟ್ಟಿ 
ಭಾವನೆ : ನನ್ನ' ಮಿದುಳಿನಲ್ಲಿಯ ರಾಡಿಯನ್ನು ತೊಳೆದು ಸ್ವಚ್ಛಮಾಡು 
ವುದೇ ನನ್ನ ಮುಖ್ಯಉದ್ದೇಶ (ಮುಕ್ತಿ. ೪3)- 

ಠಾಡಿಯಾಗು - ಕೆಸರಾಗು ; ಬಗ್ಗಡವಾಗು : , ಅದೇ ಬಿದ್ದ 

ಮಳೆಯಿಂದ ರಾಡಿಯಾದ . . . ನೀರನ್ನೂ ಕುಡಿಯಬಾರದು. (ಅಷ್ಟ್ರಾಂಗ- 
ಇ); ಅವನ ಮುಖ. ತಲೆ, ಮೈಯೆಲ್ಲ ರುಡಿಯಾಯಿತು. (ರಾಜೆ: ೭೦). 

ರಾಡಿಯಾಟ -. ಕೆಸರನ್ನು ಎರಚಿ ಆಡುವುದು : ವಿಷಮಸಂಸಾರಸಾಗರ 

ದಲ್ಲಿ " ರಾಡಿಯಾಟ'ವನಾಡುತ್ತ ಬಡಿದಾಡಿ (ನೀನೂ. ೦೨೮ 


4 


ಕಟ್ಟಡ, --ರಚನೆ ; ಮೂಡಲ , ಬಾಗಿಲ ರಾಡಿನಲ್ಲಿರುವ ಬಡಗ ಚಾರಿ 
ವೆಂಕಟಾಚಲನ ಕೊತ್ತಲದಲ್ಲಿ ೧ ಮೈಸೂರುಬಾಗಿಲ ರುಡಿನಲ್ಲಿ 
ಜಯವಿಜಯ ಕೊತ್ತಲಗಳಲ್ಲಿ ೨. , . ಫಿರಂಗಿಗಳೆನ್ನಿರಿಸಿ (ಮಹಾರಂ-. 1, 
9೧). ಪಿ. ಬಾಗಿಲಿಗೆ ಅಡ್ಡಲಾಗಿ "ಹಾಕುವ ಪಟ್ಟೆ ; ಅಗಳಿ: ಪಾರು 
ಪತ್ತೆಗಾರನು ಬಾಗಿಲನ್ನು ಹಚ್ಚಿ ರಾಡು ಹಾಕಿದನು (ಕೊಗಾಳ್ಕ- ೫೩4): 
[3./ತೆಲು. ರಾಡು ಎ ಸ್ತಂಭ./ಇಂ. 398 ಇ ಕಂಬಿ, ಪಟ್ಟಿ] 

ರಾಡುಬಾಗಿಲು (ನಾ).. ಅಗಲವಾದ ಬಾಗಿಲು (?) : ಕಣದರಾಡು 
ಬಾಗಿಲ ಹತ್ತಿರಕ್ಕೆ ಹೋಗಿದ್ದ ಸಾಹುಕಾರ ಭದ್ರಪ್ಪನವರ ಕಾಲುಗಳ ಮೇಲೆ 
ಬಿದ್ದು (0೫: ೪): [ರಾಡ್ಕೂ % ಬಾಗಿಲು («ಎ ಬಾಗಿಲ್‌)] 

ರಾಣ (ನಾ). ರಾಜ: ದೊರೆ: ಕಂರೆಯಬಾರದ ನನ್ನಪಯ್ಮರಾಣನ 
ತನೆ(ನ)ಯಂ ವಿವೇಕನಿಧಿ ಕತ್ತಮಹೀಭುಜನೆಂಬ ಪೆರ್ಮ್ಮಗಂ (ಎ೩. ೫೪1, 
೪-90 ; 978). [ಆ ಪ್ರಾ. ರಾಣ./ಸಂ. ರಾಜನ್‌] 

ರಾಣಿಜೆಟ (ನಾ). ರಾಜನಿಗೆ ಕೊಡಬೇಕಾದ ತೆರಿಗೆ: ಪಂಚಕಾರುಕ 
ರಾಣದೆಳ್‌ಯಂ ಶ್ರೀಮದ್ರಾ ಪ್ರಾಜಗುರುಲೋಕಾಭರಣಗುರುದೇವರ್ಗ್ಗೆ ಹ್‌ 

97). [ರುಣ + ತೆರ] 


ಬಿಟ್ಟ ಧರ್ಮ (33೩೩. 3X-, a 
ರಾಣವೆ` " ರುಣುವೆ ' ನೋ: 
ಠಾಣಾರಂಪು " ರಣರಂಪ ` ನೋ. 
ರಾಣಿ (ನಾ). ರಾಜನ ಹೆಂಡತಿ ; ಅರಸಿ: ಭಾಗಿಯಬ್ಬೆರಾಣಿಗೆ ಸುತ್‌ 

xxx (va. xvin, 0೬೬-೩0 ; 2148) ; ಭೂಮಿಗೆ ಕಡುಜಾಣೆ ರಾಣಿ 

ರಮಣೀಯತೆಯಂ ಪಡೆದಿರ್ದಳಾಕ್ಷಣಂ ' (ಕಾರಪು. ೬-0೦೦), ರಾಣಿಯರ 

ನವರತ್ನದ ತೊಟ್ಟೆಗಳಿಹುವರ್ತಿಯಲಿ (ಕಸಿ. ೬-೪೨)- 

ರಾಣಿಯ ವಾಸ--ಅರಸಿಯು ವಾಸಮಾಡುವ ಸ್ಥಳ ; ಅಂತಃಪುರ: 

ಈ ಬರ್ಪದೇಂ ರಾಣಿಯ ವಾಸಂ ನೋಡಿಮೆಂಬಂತೆಸೆದುದು .ಪಲವುಂ 

ತಂಡದಿಂ ಪೆಂಡವಾಸಂ (6೦4. ೧೦-೪೩) ; ಚಿತ್ರಮಂ ತಳಿದು ವಿಲಾಸಮಂ 

ಮೆಆಿವ ರಾಣಿಯ ವಾಸದ ಬಳ್ಳಿಮಾಡದುಜ್ವಳಮಣಿಛಿತ್ತಿ ಚೆಲ್ಪನೊಳ 

ಕೊಂಡು (ಕಂಣನತಿ. ೦-೦೪). [ವ ಪ್ರಾ. ರಾಣೀ-/ಸಂ. ರಾಜ್ಞೇ] 
ರಾಣಿಕ (ನಾ)- ಹೊಂದಾಣಿಕೆ ; ಸಾಮಂಜಸ್ಯ: ರಾಜಸೂಯದ ಹೊಟ್‌ಗೆ 

ನಿನ್ನದು ರಾಣಿಕವ ನಾನಆ್‌ಯೆನೆಮ್ಮರ್ಥಾಭಿಮಾನಪ್ರಾಣದೊಡೆಯನಲೆ 

(ಊತ. ೨-೩೦) ; ಭೀಷ್ಮನ ಮಣಿ ವಿಷವೈ - ನಿನಗೆ ವಿದುರನು ರಾಣಿಕವ 

ನಿನ್ನಲ್ಲಿ ಬಲ್ಲನೆ (ಕುರ್ಮಾ: ೨೦-೦೨), [?) 
ರಾಣಿಗವಲ್ಲ (ನಾ). ಒಬ್ಬಾತನ ಹೆಸರಂ : ರಾಣಿಗವಲ್ಲಂ ಪಲರಂ ತಳ್ತಿಅದು 

ಸತ್ತು ಸುಗತಿಗೆ ಸನ್ನಂ (ಎಳೆ. ೪೫1» ಹೊನ್ನಾಳಿ. ೨4-' ೩). [₹?] 
ರಾಣಿಗೆದ್ದಲು ' (ನಾ). ಗೆದ್ದ. ಲುಹುಳುಗಳಲ್ಲಿ ರಾಣಿಯಂತೆ ಇರುವ 
ಹುಳು ; ಮೊಟ್ಟೆಯಿಡುವ ಹುಳು ; ತಾಯಾಚಲು : ರಾಣಿಗೆದ್ದಲು 

(ತಾಯಾಚಲು) ಪ್ರತಿನಿಮಿಷ ಅರವತ್ತರಂತೆ ಲಕ್ಷಾಂತರ ಮೊಟ್ಟೆಗಳನ್ನಿಡು 

ತ್ತದೆ (806- ಅಂಟಿ: [ರಾಣಿ ಗೆದ್ದಲು (-೬ ಗೆದಲ್‌)] 
ರಾಣಿಜೇನು (ನಂ). ಜೇನುಹುಳುಗಳಲ್ಲಿ ರಾಣಿಯಂತೆ ಇರುವ ಹುಳು.- 

ಮೊಟ್ಟೆಯಿಡುವ ಹುಳು: ರಾಣಿಜೇನು ಮತ್ತು ಇರುವೆಗಳು ಬಾಯಿಯ 

*ಫೆರೊಮೋನ್‌'ಗಳನ್ನು ಸ್ರವಿಸುತ್ತವೆ (4ರ. ೪೩): 

[ರಾಣಿ 4 ಜೀನ್ನು (ಆ ಜೇನ್ಸ್‌,)] 
ರಾಣಿವಾಸ, : ರಾಣೀವಾಸ (ನಾ). ೧: ಅರಮನೆಯಲ್ಲಿ ರಾಣಿಯರೂ 
ಹೆಂಗಸರೂ ವಾಸಿಸುವ ಭಾಗ ; ಜನಾನಾ ; ಅಂತಃಪುರ : “ರಾಣಿ 
ವಾಸವೆ ಪೆಂಡವಾಸ" (ಕ್ಕುಕ್ಕೆ- ೭೨) ; ಬಾಣಸಿನ ಮಜ್ಮನದ ರಾಣಿವುಸದಿ 
ಮನೆಗಳುಮಂ (ಕಂಕಣ. 3-೪೭ ವ); ರಾಗಿಯೆನಿಪ್ಪವನ ರಾಣಿವಾಸದ ಕಾಪುಂ 


ರಾಣಿವೆ 


ಇ ಅತ್ಯಂತ ದುಃಖಿಮಂ ಪುಟ್ಟಿಸುಗುಂ (ಛರ್ಕಾನ್ಸು: ೩-೦೦೨) ; 
ಕೀಚಕನು . . . ರಾಣಿವಾಸಕ್ಕೆ ಹೋದನು (ಶೀತಿಕಂ- 1x, ೬). ವಿ. ಅಂತಃ 
ಪುರದಲ್ಲಿ ವಾಸಮಾಡುವ ಅರಸಿಯರು ಮುಂತಾದವರು : ಎಲೆ ದೇವ 
ನಿಮ್ಮ ತೊತ್ತಿರು ನೂರ್ವರುಂಟಲ್ಲಿ, , . ಎಂದು ತನ್ನೆಯ ರಾಣಿವಾಸೆಮಂ 
ಕರೆಸುತ್ತೆ (ಇತರ, ರೇ. ೩8-00) ; ಓವೊ ತಪೋವನವಧುಗಳ ಲಾವಣ್ಯಂ 
ರಾಣಿವಾಸಕರಿದೆನೆ ಪಡೆಯಲ್ಯೇವೇಳ್ವಪನು (೧: 6-02), ಧಾಣೀವಾಸ: 
೧. ಮಾಣಿಕೃಸಿಂಹಾಸನದೊಳು. ಕೃಷ್ಣ ಕುಳಿತು , . , ರಾಣೀವಾಸಕ್ಕೆ 
ವನವನೊಪ್ಪಸಿದ (ನೋಹತ. ೪-೫೬) ; ರಾವಣನ ರಾಣೀವಾಸವು ಬಲು 
ದೊಡ್ಡದು (೧೬4. ೪೪). 
ರಾಣಿವಾಸವಾಗು ೩. ಅಂತಃಪುರದವಳಾಗು ; ಅರಸಿಯಾಗು ; 
ರಾಣಿಯಾಗು : ಜನಕಮಹೀಶಸುತೆ. ನಿನಗಂದು ಭವಬಾಣಾಸನದ 
ಭಾರಣೆಯ ಬಿಗುಹಿನ ಜಗುಳುದಲೆಯ್ಟಿಂದ ದಾಶರಥಿಗಾ ರಮಣಿ ರಾಣೀ 
ಮುಸವಾದಳು (4460. ೩-೭-೦೭). [ ರಾಣಿ 4 ವಾಸ ] 
ರಾಣಿವೆ "ರಾಣುವೆ' ನೋ. 
ರಾಣಿಸಾಲು (ನಾ). ಇಸ್ಟೇಟುಆಟದಲ್ಲಿ ಒಂದು ಬಗೆ: ಯಾರೋ 
ಪರಸ್ಥಳದ ಜನ ; 'ರಾಣಿಸಾಲು' ಆಡುವುದಕ್ಕೆ ಬುದಿದ್ದೆವರು (ರೆಳುತು- 
83), [ರಾಣಿ ಸುರ್ಯು (೬ ಸಾಲ್ಫ್‌) ] 
ರಾಣೀವಾಸ ' ರುಣಿವಾಸ ' ನೋ... 
ರಾಣುವೆ, ರಾಣವೆ, ರಾಣಿವೆ, ರಾಣ್ಯ (ನಾ). ೧: ಪಡೆ; ಸೈನ್ಯ; 
ದಳ: “ ರುಣುವೆಯೆನೆ ಸೇನೆ " (ಳಾರಪಿ- ೩೦) ; ಏಕಛತ್ರರಾಜನು 
ಹಲವು ಛತ್ರವ ಕೊಟ್ಟು ರಾಣುವೆಗೆ ಹೊಲಬಿಗೆರ ಮಾಡಿದಂತೆ (ಕ್ರರೋಗ. 
8) ; ರಾಮಚಂದ್ರದಣಾಯಕ್ಕರು ಸಮಸ್ತರುಣುವೆ. ಪಾರುಪಥ್ಯವನು 
ಚಿತ್ತ್ರಯಿಸಿ (939. 28-11: 1೦4 ; 1465) ; ಪಿಲಾತನು ಯೇಸುವಿಗೆ 
ಮರಣಾಜ್ಲೆಯನ್ನು ವಿಧಿಸಿ ಅವನನ್ನು ರುಣುವೆಯರಿಗೆ ಒಪ್ಪಿಸಿದನು 
(ಗೊಳ್ಕೊಕಾ- 1111, ಮುಖ್ಮಂ). ೨. ಪರಿವಾರ: ತನ್ನಿಂದ್ರಜಾಲದ 
ಮಹಿಮೆಗಿಹಿಮೆಯಂ ನೋಡುವೆ ನಿನ್ನ ರಾಣುವೆಯೊಳುಳ್ಳಿಲ್ಲ ಬಲ್ಲವರ್ಗಳಂ' 
ನಿಖಿಳಜನನಿಜಯಮಂ ಬರಿಸು (ಶದ್ಮರಾ- ೯-06).  ರಾಣವೆ; ೧. ಸಕಲ 
ರಾವುತರಾಣವೆಯಂ ಕಳುಹಿಸಿ (ತರಂಗ. ೧). ರಾಣಿವೆ : ೧. ಸಕಲ 
ರಾಣಿವೆ ಸಹಾ ಯದುರುಗೊಂಡು (ಡುನಳ- ೦೬೮). ರಾಣ್ಯ ; ೧. 
ಭರದಿ ಮಾಡಲು ರಾಣ್ಯ ಕೈಕೊಂಡು ಪೊಗಳುವಕ್ಕರಿಗರ ಸಂದಣಿಯೊಳಗೆ 
(ನಕ. ೪0-38) ; ರುಣ್ಯವೆಂದರೆ ಸೇನೆ ಎಂದು ಒಂದು ಕಡೆ ಪೋಲೀಸ್‌ 
ಅಥವಾ ಕಂದಾಚಾರದ ಸಿಬ ಶ್ಬಂದಿ ಎಂದು ಒಂಡು: ಕಡೆ ಅರ್ಥವಾಗಬಹುದು. 
ಆ ಕಾಲದಲ್ಲಿ ಎರಡು ಚಾಕರಿಯೂ ವಿಂಗಡಿಸಲ್ಪಡದೇ ಒಟ್ಟಿಗೇ ಸೇರಿಕೊಂಡಿರ 
ಬಹುದು (ತಾಳಗಾ, 9೬)... 
ರಾಣೇರು ಎ. ಸೈನ್ಯಷವರು ; ಪಡೆವಳರು ; ಬಂದರು ರೈತರು 
ರಾಣೇರು ಗುರಿಕಾರ) (14974. ೨೬೪). 
[ದೇ.8 ತಮಿ. ರಾಣುವಃ ರಾಣು ; ಮಲ. ತೆಲು. ರಾಜುವ; ತುಳು. 
ರುಣುವೆ, ರಾಣ್ಯ ] 
ರಾಣೆಯ (ನಾ): ದೊರೆ; ರಾಜ : ಸುಳುವೆಯ ಬಲುಗಿದೇವರಾಣೆಯನು 
ನಾಗರಖಂಡನಾಡುಮಂ ಸುಖಸಂಕಥಾವಿನೋದದಿಂ ರಾಜ್ಯಂಗೆಯ್ಯುತಮಿರ್ರೆ 
ಶ್ರೀಮಂಡಳಿಕಮಹಾದೇವರಾಣೆ 
[ಪ್ರಾ. ರಾಣಯ] 


(oe. vir (8), ೬೬೦೨೦ ; 2:7) ; 
, ಯರು (ಕೊಲ್ಹಾತಾ-೨೦-೨6 ; 2278), 
ರಾಣ್ಯ ` ರಾಣುವೆ' ನೋ. 
ರಾತಲು, ರತಲು,' ರಾತ್ಲು (ನಾ). ನಲುವತ್ತು ತೊಲಗಳ ಒಂದು 

ತೂಕ : ಇಂಗ್ರೇಜ ರಾತಲು ಎರಡಕ್ಕೆ ಪಂ್ಠಾಸೇರು. ಒಂದು (ರಾಶೇಂದ್ರ- 

0); ಒಬ್ಬ ಪ್ರಾಯಸ್ಕನ ಸಮತೂಕಆಹಾರವಂದರೆ - . . ೧೨ Ko 


೭೬೧೦ 


ರಾತ್ರಿ 


ನಿಂದ ಒಂದು ರಾತಲಿನವರೆಗೆ ಶರ್ಕರಪಿಷ್ಟಗಳು ಇರಬೇಕು (6849. ೭೦). 


ರತಲು ; ಒಂದು ರತಲು ನಾಲ್ವತ್ತುರೂಪಾಯಿ. ತೂಕವುಳ್ಳದ್ದು 
(ಮುಂಂವ್ಯಾ- ೬0): ಶಾತ್ಲು : ಒಂದು ಖಂಡಿತೂಕದ ಗೋಧಿಕಾಳನ್ನು 
ಬೆಳೆಯಿಸಲು ಸಾಧಾರಣ ೧೨ ರಾತ್ಸು ಸಾರಜನಕವೂ . . . ೧೨ ರಾತ್ಲು 


ಪೊಟೇಸಿಯಂ ಕ್ಷಾರವೂ ಬೇಕಾಗುವುದು (ಉಾಂಶ್ರ, 21: ೬೯4) ; ಒಂದು 
ರುತ್ಲು ಭಾರದ ಸಾಮಾನು ಹೊರೆಲಿಕ್ಕೆ ಸುಮಾರು ೫೦ ರೂಪಾಯಿ ತಗಲು 
ತ್ತದೆ (20ಕ್ಕೆ. ೦೮೯). [- ಅರ. ರತ್‌ ; ಹಿಂ. ರಾತುಲ್‌ ; ಮರಾ. 
ರತಲ್‌, ರತ್ತಲ್‌./ಪೋರ್ಚು, 2೩61) 

ರಾತಾರಾತ್ರಿ " ರಾತೋರಾತು ' ನೋ- 

ರಾತೀಪು ' ರಾತೀಬು' ನೋ. 

ರಾತೀಬು, ರಾತೀಪು (ನಾ). ೧. ಪುಷ್ಟಿಕರವಾದ ಆಹಾರ; ಸತ್ತ್ವವುಳ್ಳ 
ಆಹಾರ: (4). ೨. (ಸಾಮಾನ್ಯವಾಗಿ) ದಿನನಿತ್ಯದ ಆಹಾರ : 
ಮನೆಯಲ್ಲಿ ರಾತೀಬಿಗೆ ಗತಿಯಿಲ್ಲ, ರತ್ನಪಡಿಯ ವ್ಯಾಪಾರ (ಣರ). 
ರಾತೀಪು: ೧. ಆಡು, ಕುರಿ ಮಂತಾದ ರಾತೀಪಿನ ಸಾಮಾನು 
ಹೇರಳವಾಗಿ ತಂಸಿ (ಕೇಂದ್ರ. ೬೫). ೨. ಹುಟ್ಟಿಸಿದ ದೇವರು... 
ನನಗೂ ರಾತೀಪು ಕೊಟ್ಟಿ (ಕಂಗೂಂ- ೭೩) ; ಮೂರುದಿನಗಳಿಂದ ರಾತೀಪು 
ತಿನ್ನದೇ ಹಸಿದಿರುವೆ (ಶ್ರೀಣತು. ೦೮). 

[.-ಅರ, ಹಿಂ. ರಾತಿಬ್‌ ; ಮರಾ, ರತೀಬ್‌] 
ರಾತು (ನಾ) ಹುಲುಸು ; ಸೊಂಪು ; ರೌತಾಗಿ ಬೆಳೆದ ಮೆಣಸೀಯ 


ಮೆಳೆಯಲ್ಲಿ ಮೋಸಮಾಡಿದಳು ಗೆಣಿಕಾತಿ (ಕಳ್ಕಿಯ- ೬0). [?] 
ರಾತೋರಾತ್‌ * ರಾತೋರಾತು' ನೋ. 
ರಾತೋರಾತು, ರಾತಾರಾತ್ರಿ, ರಾತೋರಾತ್‌, ರಾತೋರಾತಿ ಶ್ರ 


ರಾತ್ರಾರಾತ್ರಿ, ರಾತ್ರೋರಾತ್ರಿ (ಅ). ರಾತ್ರಿಯಲ್ಲಿಯೆ ; ರಾತ್ರಿ 
ಮುಗಿಯುವುದರೊಳಗಾಗಿ ; ತಿಮ್ಮಣ್ಣನಾಯಕನು ರಾತೋರಾತು 
ನಾಗತಿಯವರೊಡನೆ . , , ದುರ್ಗದ ಗುಡ್ಡಕ್ಕೆ ಬಂದನು (ಕತ್ರಶಾ- ಬ), 
ರಾತಾರಾತ್ರಿ : ಮುತ್ತಣ್ಣನು ಸಂಗಡಯಿದ್ದ ಕೊಡಗಜನ ಯಾವತ್ತು. 
ತೆಗೆದುಕೊಂಡು ರಾಜಾರಾತ್ರಿಯೇ ಕಣ್ಮೂರಿಗೆ ಹೊರಟುಹೋಗುವಲ್ಲಿ 
(ಕೇಂದ್ರ. 03). ರಾತೋರಾತ್‌ : 'ರಂತೋರಾತ್‌' ಹೀಗೆ ಜಾತಕ 
ಹಿಡಿದು ಹೋಗುವ ಅವಸರ - (ಮೂರುರಾ. ೨೨೦). ರಾತೋರಾತ್ರಿ: 
ತೆಂಗಿನ ಮಡಲಿನ ಸೂಟೆಯೊಂದನ್ನು ಉರಿಸಿಕೊಂಡು ರಾತೋರಾತ್ರಿ ಹೊರಟಿ 
ಬಿಟ್ಟಿದ್ದರು (8ಗುಂ. ೬೦) ; ದ್ಯಾವಮ್ಮ ಇವತ್ತು ಬರೋದಿಲ್ಲ. . , ಅಂತ, 
ಅವಳಣ್ಣ ತನಿಯ ಬಂದು ರಾತೋರಾತ್ರಿ ಹೇಳಿದ (ಕೊಸ. ೪6). ರಾತ್ರಾ 
ರಾತ್ರಿ; ಕಾಡಿನಲ್ಲಿ ಗುಟ್ಟಾಗಿ ರಾತ್ರಾರುತ್ರಿ ಕುದುರೆಹಿಂಡನ್ನು ಮೇಯಿ 
ಸುವ ಸಲುವಾಗಿ ಅಟ್ಟಿಕೊಂಡು ಹೋಗುತ್ತಿದ್ದರು (ಶ್ರನರು- ೨೯೩) ; 
ರಾತ್ರಾರಾತ್ರಿಯೇ ಆತ ಕನ್ನಾನೂರಿಗೆ ಹೋಗಿ... ಪೋರ್ಚುಗಲ್ಲಗೆ ತನ್ನ 
ಮರುಪ್ರಯಾಣವನ್ನು ಆರಂಭಿಸಿದನು (ಶ್ರ ಎಇ. 21, ೨೨೬), ರಾತ್ರೋ 
ರಾತ್ರಿ: ರಾತ್ರೋರಾತ್ರಿ ಯುದ್ಧಸಿದ್ಧತೆಗಳು ನಡೆದವು (6). 
[.-ಮರಾ. ರಾತೋರಾತ್‌, ರುತೋರಾತೀ] 

ರಾತೋರಾತ್ರಿ " ರಾತೋರಾತು' ನೋ. 

ರಾತ್ಮ್ಮತೆ (ನಾ). [ಕಂಮಶಾ] ರತಿಕ್ರೀಡೆಯ ಒಂದು ಧ್ವನಿ: ಸೀತ್ಕೃತಂ 
ಹೂಂಕೃತಂ . . - ರಿತ ಮೃದುರತಮಾಹತಂ ದೂತ್ಯೃತಂ ಶ್ವಸಿತ 
ಮುರುರಾತ್ಯ್ಯ ತೆಂ `[ಜಾ೫೫- ದಾತ್ಮ ಅತೆ ತುಕೃತಿ] ಎನಿಹೀ ಚಮತ್ಯೃತಿ 


ಯನಟ್‌ದು ರಮಿಸುವನೆ ಚದ:ರಂ (೬54. 6-30). [xo] 
ರಾತ್ರಾರಾತ್ರಿ * ರಾತೋರಾತು ' ನೋ. 
ರಾತ್ರಿ (ನಾ). ೧: ಇರುಳು; ನಿಶೆ; ರಜನಿ: “ತಮಾ... ಶ್ಯಾಮಾ; 


ರುತ್ರಿಃ -ಈ ೧೯ ಇರುಳಿನ ಪೆಸರ್‌*್‌ (ಜರಾಯು. ೦6-೦೦೬); ಅಗ್ನಿಕುಂಡ 


ರಾತ್ರಿಂಚರ 


ದುರಿ ದೇದೀಪ್ಯಮಾನಮಾದುದು . . , 
ತಾರಾಗರ್ಭದಂತೆ (ಶ್ರೀರಾಮಾ- ೦೦-೨೬೪): 
ಅಂಧಕಾರ. ೩, ಅರಿಸಿನ, 
ರಾತ್ರಿಂಚರ (ನಾ). ೧. ರಾಕ್ಷಸ: ನಡೆಮಾಡದೊಳಗಿರ್ದ ರಾತ್ರಿಂಚರರ್‌ 
* ಎರಗಿ ಕಂಗೆಡಿಸಲೈ (84ರ. 09-೩9) - 'ರುತ್ರಿಂಚರಪತಿ' ಪರಾ. 
೨. ಕಳ್ಳ, ೩. ಪಿಶಾಚಿ; ದೆವ್ವ. ೪. ಕಾವಲುಗಾರ. 
ರಾತ್ರಿಂಚರಪತಿ (ನಾ). ರಾಕ್ಷಸರ ಮುಖಂಡ: ನೈಯತಿ : ರಾತ್ರಿಂಚರಪತಿ 
ಸಿತದಂಷ್ಠಾಂಶುರೆಂ ಪೂಶಿಹಾರೋರುಮಯೂಖಂ . ..- ಬಳೆದು. ಬಳೆ: 
ದಂತಾಯ್ತು ಬೆಳ್ಳಿಂಗಳೆತ್ತೆಂ (ಣೇ. ೦೩-೪೨). We] 
ರಾತ್ರಿಚರ (ನಾ). ೧. ಇರುಳಿನಲ್ಲಿ ಓಡಾಡುವವನು ; ಕಳ್ಳ. ೨. 
ಪಿಶಾಚಿ; ದೆವ್ವ. ೩. ನಿಶಾಚರ; ರಾಕ್ಷಸ: ಖಚರಸುರೋರಗನರ 
ರಾತ್ರಿಚರಚಮೂವಂದ್ಯ (ಕಳೆ: 8-೩). ೪. ಕಾವಲುಗಾರ; ಪಹರಿ: 


ರಾತ್ರಿಯಾಕುಶದಲಿ ಕಾಣ್ಪೊಂದು 
೨. ಇರುಳಿನ ಕತ್ತಲೆ,- 
[ಸಂ.] 


[ಸಂ.] 
ರಾತ್ರಿಜ (ನಾ): ಇರುಳಿನಲ್ಲಿ ಮೂಡುವುದು; ನಕ್ಷತ್ರ: ತಾರೆ. [ಸಂ.] 
ರಾತ್ರಿಜಲ (ನಾ). ಮಂಜು ; ಕಾವಳೆ. [ಸಂ.] 
ರಾತ್ರಿಜಾಗರ (ನಾ). ೧. ರುತ್ರಿ/ ಎಚ್ಚರವಾಗಿರುವಿಕೆ. 
೨. ಇರುಳಿನಲ್ಲಿ ಎಚ್ಚರದಿಂದಿರುವ ಪ ಪ್ರಾಸ ನ ನಾಯಿ: “ಕೌಳೇಯಕಂ 


ರುಶ್ರಿಜುಗರಂ ಗ್ರಾಮಶಾರ್ದೂಲಂ . 
[ಸಂ,] 

ರಾತ್ರಿಜ್ವರ (ನಾ). ರಾತ್ರಿಯಲ್ಲಿ ಮಾತ್ರ ಬರ:ವ ಒಂದು ಬಗೆಯ ಜ್ವರ: 
ವಿಷ್ಣುಕ್ರುಂತಿ, ಶುಂಠಿ, . . ಸಮಭಾಗ ಕಷಾಯವಿಟ್ಟು ಕೊಡಲು ರಾತ್ರಿ, 
ಜ್ವರಂ ಮಾಣ್ಗುಂ (4ಕನ್ಮೆ. 0೦೬). [ಸಂ.] 

ರಾತ್ರಿನಾಡಿ (ನಾ). ಶರೀರದ ಬಲಭಾಗದಲ್ಲಿರುವ ನಾಡಿ: ಸ್ತ್ರೀ ಪುರುಜ 
ನಾಡಿಗಳಿಗೆ. ದಿವಾನಂಡಿಗಳೆಂತಲೂ ರಾತ್ರಿನಾಡಿಗಳೆಂತಲೂ ವ್ಯವಹಾರ 
ಉಂಟು (ಹಸರ, ೪-೩ ಕಾಶ್ಟ೯ರ್ಯ) - [ಸಂ.] 

ರಾಶ್ರಿಭುಕ್ತವ್ರತಿಕ (ನಾ)- [ಜೈನ] ರಾತ್ರಿಯಲ್ಲಿ ಊಟಮಾಡದಿರುವ 
ವ್ರತಮಾಡುವವನು : ದಿವದೊಳ್‌ ಸುರತಮ್ಮಪಾರವಿನೋದಮನನ್ನ 
ಪುನಮಂ ರಾತ್ರಿಯೊಳಾಸೆವಡುವುದುಮನುಲ್‌ದೆಸಗುವ ವಿವೇಕಿಯಾಜನೆಯ 
ರಾತ್ರಿಭುಕ್ತವ್ರತಿಕಂ -(ಸುಳುನತಿ- ೬-೩೦)... [ಸಂ.] 

ರಾತ್ರಿಮಣಿ (ನಾ). ೧.. ಇರುಳಿನಲ್ಲಿ ರತ್ನದಂತಿರುವವನು : ಚಂದ್ರ, 


೬ ನಾಯಿ” (ಮಗರಾ- ೫3-0): 


೨. ಕರ್ಪೂರ. [ಸಂ.] 
ರಾತ್ರಿಯುದ್ಧ (ನಾ). ಇರುಳಿನಲ್ಲಿ ನಡೆಯುವ ಕಾಳಗ ; ಪ್ರಾಚಿನ 
ಕರ್ಣಾಟಕದಲ್ಲಿ - . - ರಾತ್ರಿಯುದ್ಧವು ಇರಲಿಲ್ಲವೆಂದೇ ಹೇಳಬಹುದು. 


ಆದರೂ ಒಂದೇ ಒಂದು ಶಾಸನದಲ್ಲಿ ಮಾತ್ರ ರಾತ್ರಿಯುದ್ಧಗಳು ("ಇರುಳ 
ಬವರ") ಬಹು ವಿರಳವಾಗಿಯಾನರೂ ನಡೆಯುತ್ತಿದ್ದುವೆಂಬುದಕ್ಕೆ ಸೂಚನೆ 
ಯಿದೆ (4೫6- ೨೬೦): [ಸಂ.] 

ರಾತ್ರಿರಾಣಿ (ನಾ). ಇರುಳಿನಲ್ಲಿ ಮಾತ್ರ: ಅರಳಿ, ಸುವಾಸನೆಯನ್ನು 
ಬೀರುವ ಒಂದು ಬಗೆಯ ಹೂವು.ಮತ್ತು ಅದರ ಗಿಡ: ಸೊಕ್ಕು 
ಜವ್ವನದ _ರಾತ್ರಿ ಶ್ರಿರಾಣಿ, ಮುಸುಗುಡಿಸೆ' ಆಯ್ತೂ ಹಗಲೂ (ಸೂರ್ಯಶಾ- 
೩೪-೦೪) ; ಬೆಳದಿಂಗಳಿರುಳಲ್ಲಿ ರಾತ್ರಿರಾಣಿಯ ಹೂವು ನಾಲ್ವೆಸೆಗು ಅಚ್ಚ 
ಸೌಸವ ಬೀರಿರೆ (ಕಾನ ೦೬-೩೦ಬ).. [ರಾತ್ರಿ ರಂಣಿ] 

ರಾತ್ರಿವಿರಾಮ (ನಾ). ಇರುಳು ಮುಗಿಯುವ ಕಾಲ ; 
“ ರಾಶ್ರಿವಿರಾಮಂ ವ್ರುಷ್ಟಂ ” (ಏಸ್ತುಕೋ- ೦೬-೬)-  [ಸಂ.] 

ರಾತ್ರೀಚರ (ನಾ)- ನಿರರುತಿ ; ನಿರುತಿ : ದಿನಮಣಿಯ. ಪುತ್ರನೇ ಪಾಪ 


ಮುಂಜಾವ : 


ಪುಣ್ಯವಿಚಾರರಂ ನೆಗಳ್ಮ ರಾಶ್ರೀಚರನೆ ಪಾದುಕಾಧಾರನೆನೆ ಶಿವಂ ವೈಭವ 
ದೊಳಿರುತಿರ್ದನು (ಕಂಪು. ೨೯-೬೪). [Xe] 


೭೬೧೧ 


18 


40 


ರಾಧೆ 


ರಾತ್ರೀಶ (ನಾ). ರಾತ್ರಿಯ ಒಡೆಯ ; ಚಂದ್ರ : ದಿವಸೇಶ ರಾತ್ರೀಶಾ 


ಧಿಕಗ್ರಹತಾರಕಾವಳಿಯಧೀಶ ಸಕಲಮಖನೀಶರುಂ . . . ನೆರೆದು (ಜತ 
೨೪-೪೮) ; ಘೋರಾಂಧಕಾರರಕ್ಕಸನ ಪೆರ್ವಡೆಯ ಮೇಲೋರಂತೆ ದಂಡೆತ್ತಿ. 
ಬಹನೋ ರಾತ್ರೀಶನೆನೆ (ನನನೋ. ೨೩-೬೪). [ಸಂ-] 


ರಾತ್ರೆ (ನಾ). ರಾತ್ರಿ; ಇರುಳು : ಚಿಕ್ಕದೇವರಾಜರು ರಾತ್ರೆ ಹಗಲು 
ಫವುಜು ಕಳುಹಿಸಿ (ಕಾತೇಂದ್ರ. ೪): `ನಡುರಾತ್ರೆ' ಪರಾ. [೬ ಸಂ, ರಾತ್ರಿ] 
ರಾತ್ರೆರಾಣಿ (ನಾ). = ರಾತ್ರಿರಾಣಿ: ಮನೆಯ ಮುಂದೆಯೇ ಸರ್ಪಗಳಿಗೆ 
'ಯವಾದ ದೇವರ ಮುಡಿಗೆ ಅರ್ಹವಾದ ತಾಮಸಪುಷ್ಪ - ರಾತ್ರೆರಾಣಿ 
(ತುಸ್ಕಾರ. ೦೭)- ರಾತ್ರೆ 4 ರಾಣಿ] 
ರಾತ್ರೋರಾತ್ರಿ " ರಾತೋರಾತು ' ನೋ. 
ರಾತ್ರ್ಯಂಧ (ನಾ): ೧. ರಾತ್ರಿಯಲ್ಲಿ ಕಣ್ಣು ಕಾಣಿಸದವನು ; ಇರುಳು 
ಗಣ್ಣ : ಕೌಶಿಕಂಗಳ್ಗ ೦ ನಮಗ ದುರ್ಧರಮಪ್ಪ ವೈರಮುಂಟಾಗಿಯುಂ 
ನಾವೆಲ್ಲರುಂ ತ್ರ ಏಧರುವಂಪರೆಣ್ಲರುಂ ದಿವಾಂಥರುಮಪ್ಪುದಣಿಂ. 
ಸಂಧಾನಮೆಂತುವ: ಲರಿಯದು (೩40. 330-30): ೨. ರಾತ್ರಿಯಲ್ಲಿ 
ಕಣ್ಣು ಕಾಣಿಸದಿರುವ ಕಾಗೆ ಮುಂತಾದ ಪಕ್ಷಿ: "ದಿವಸಾಂಧ' ಪರಾ. 
[ಸಂ.] 


ರಾತ್ಲು ` ರಾಶೆಲು ” ನೋ. 

ರಾದ್ಮ (ಗು). ೧. ಒಲಿಸಿಕೊಂಡ. ೨. `ಸ ಸಿದ್ಧಿಯನ್ನು 
ಪಡೆದ. ೩..ದೊರಕಿಸಿಕೊಂಡ ; ಪಡೆದ: [ಸಂ.] 

ರಾದ್ಧಾಂತ (ನಾ). ೧. [ತರ್ಕಶಾ] 'ವಾಡವಿವಾದಗಳೆ ನಿರ್ಣಯ ; 
ಸಿದ್ಧಾ ಂತ: "” ಕೃತಾಂತಃ: ರಾದ್ಧಾಂತಃ* ಸಿದ್ಧಾ! ರತಃ: ಸಮಯ; -- 
ಅಳಿ ಸಿದ್ಧಾಂತದ ಪೆಸರು.” (unas. ಹಂ ; ತತ್ವಭಾವನೆಯುಂ 
ಧ್ಯಾನಮುಮೆಂದುಮೊಂದುವವರಾ ಶಾದ್ಧಾ! ೦ತಪುಂ ತತ್ತ 3 ಮೋರ್ಜನಮಂಂ 
ತುಪ್ಪದ ಕಾದ ಪಾಲವೊಲದೇಂ ಸಂಭಿಸ್ನೆಸಂಯೋಗಮೋ (೫ಂತಿಫು. 6-09೬); 
ಸಿಕಳಜೀವದಯಾಪರ ಜೈನಮಾರ್ಗ್ಗರಾದ್ಧಾಂತಪಯೋಧಿಗಳ (8. 11 
60-00೭ ; 3138)- ೨. (ಆಲಂ) ರಂಪ; ಗೊಂದಲ; ಕೋಲಾ 
ಹಲ ; ನಾಳೆ ನಿನ್ನಣ್ಣ ಬಂದಾಗ ರಾದ್ಧಾಂತ ಆಗಬಾರದು (ಮುೂರುರಾ- 
೩೦೪); ಮನೆಯಲ್ಲಿ ಈ ಮಾತಿನಿಂದ ರಾದ್ಸಾಂತವಾಗುತ್ತದೆ (ಮುಕ್ತ್ಮರ. ೨೭). 

ರಾದ್ಧಾಂತಚಕ್ರಾಧಿಪ- ವಾದವಿವಾದ ಮಾಡುವುದರಲ್ಲಿ ಪ್ರಮುಖ 

ನಾದವನು ; ಒಂದು ಬಿರುದು : ' ಲೋಕಕ್ಕೆ ಸದ್ಗುರುವಾದಂ ನೆಯ 
ಕೀರ್ತ್ರಿದೇವಮುನಿಪಂ ರುದ್ಧಾ ಂತಚಕ್ರಾಧಿಪಂ (೨8-121, ೬೬-6೦ ; ; 1176): 
ರಾದ್ಧಾಂತಪಾರಗ ಎ" ಸಿದ್ಧಾಂತದಲ್ಲಿ ಪರಿಶೆ ಫೈಮವುಳ್ಳೆವನು; ರಾದ್ಧಾಂತ 
ಪಾರಗೂ ಗುಣವೃದ್ಧಂ ಮಾರ್ಗಪ್ರಭಾವನಾರ್ಥದಿನಿರ್ದ (ತಂದ ಫಿ rN 
ರಾದ್ಯಾಂತವಿದ ನಾ ರಾದ್ಧಾಂತಪಾರಗ : ೬ ತತ್ವನಿರ್ಣ್ಣಿಕ್ವ್ರ ರಾದ್ಮಾನ್ವ 
ವಿದಂ (೪೩3-೩. 30-೨೯; 7). ' ರಾದ್ಧಾಂತೇಶ - ರಾದ್ದಾ: ೦ತ 
ಚಕ್ರಾಧಿಪ: ತಪೊಿಧಿ ಮುನಿಚಂದ್ರಬ್ರತಿಪನಖಳರಾದ್ಧಾನ್ನೇಶಂ 
(ಎಕೆ. vi. ಶಿವಮೊ- 3೭-೩೫ ; 1115)- [ಸಂ.] ; 

ರಾಧ (ನಾ). ೧. ಅನುಗ್ರಹ; ದಯೆ. ೨. ವೈಶಾಖಮಾಸ : 
“ವೈಶಾಖ ಮಾಧಮ, ರಾಧಃ -- ೩ ವೈಶಾಖಮಾಸದ ಹೆಸರುಗಳು” 
(ರಾತಿ. 90). ೩. ಏಳಿಗೆ; ಅಭ್ಯುದಯ: [ಸಂ.] 

ರಾಧನ (ನಾ). ೧. ಪ್ರಾಪ್ತಿ; ಲಾಭ: ೨. ತಣಿವು ;: ಶೃಷ್ಟಿ. 
೩. ನೆರವೇರಿಕೆ. ೪. ಅನುಗ್ರಹ ಸಂಪಾದನೆ. ೫. ಸಾಧನೆ. ಸಂ] 

ರಾಧಾತನೂಜ (ನಾ). ರಾಧೆಯ: ಮಗ ; ಕರ್ಣ: ಗಂಗಾಕುಮಾರನ 
ಕಳಶಜನ ರುಧಾತನೂಜನ ರಂಗಭೂಮಿಯಿದು (ಕುವ್ಮಾಕ- ೩-30): [ಸಂ-] 


48 


ರಾಧೆ (ನಾ). ೧. ಏಳಿಗೆ ; ಅಭ್ಯುದಯ: ೨. ಮಿಂಚು. ೩. ನೆಲ್ಲಗಿಡ- 
೪. ವೈಶಾಖಮಾಸದ ಹುಣ್ಣಿಮೆ. ೫. ಕರ್ಣನ ಸಾಕುತಾಯಿ: 


ರಾಧೇಯ 


ಬುಳನಂ . , . ಎತ್ತಿಕೊಂಡು ಮನೆಗೆ ತಂದು ರಾಧೆಯೆಂಬ ತನ್ನ ನಲ್ಲಳ 
ಸೋಂಕಿಲೊಳ್‌ ಕೂಸನಿಟ್ಟೊಡೆ (ಹಣ. ೧ 2. ೬. ಶ್ರೀಕೃಷ್ಣನ 
ನೆಚ್ಚಿನ ಪ್ರೇಯಸಿಯಾದ ಓಬ್ಬ ಗೋಪಿಕಾಸ್ತ್ರೀ : ನೋಡುತಿರಲು 
ಒಳಗಣ್ಣಿನಿದಿರು ನೀ ಹೇಗೊ ರಾಧೆಯಾದೆ (ಕೃತಾ ಕು. 3೬-೧). 
೭. ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನಾರನೆಯದು; ವಿಶಾಖಾನಕ್ಷತ್ರ: 
5 ರಾಧೆಯೆ ವಿಶಾಖೆ” (ಸರಾ, 0-೭); ಚಾಗಿಯಂತೆ ನೆಟ್‌ ಕೊಟ್ಟಿಸೆ 
ದೊಪ್ಪಿತು ರಾಧೆಯಂತೆ ಸಂದಿಸಿ ಮುಡಿ ಮೈಲೆ ಕೊಂಕಿದುದು (ಯಟೂೋತ. 
4-೬೪): [ಸಂ. ರಾಧಾ] 

ರಾಧೇಯ (ನಾ). ಎ ರಾಧಾತನೂಜ ; ಕೊಳ್ಳೆಂದರಿದೀಡಾಡಿದನಿಂದ್ರಂಗೆ 
ಕವಚಮಂ ರಾಧೇಯಂ (ಶುಶಕಾ. 6-000) ; ಮಲ್‌ದಪ್ಪೊಡು, ತೊದಳ 
ನುಡಿದಲ್‌ಯನಪ್ಪುದಟಸಂ ಸತ್ಯರಾಧೇಯನುಂ . . , ಎನಿಸಿ (ಪೃತೃಘು- 
0-43 ತ)- [ಸಂ,] 

ರಾಷ್ಠೆ (ನಾ). ಕಬ್ಬಿನ ರಸವನ್ನು ಹೆಚ್ಚಾಗಿ ಕುದಿಸಿ ಮಾಡಿದ ಪಾಕ: 
ಆ ರಸವನ್ನು ತುಸು ಕುದಿಸಿದರೆ ಕಾಕವಿಯಾಗುವುದು, ಅದಕ್ಕೂ ಹೆಚ್ಚು 
ಕುದಿಸಿದರೆ ರಾಪವಾಗುವುದು (ಫೂಂಯು. a): 

[ + ಹಿಂ. ಮರಾ. ಪಾಬ್‌ ]. ಕಾ 

ರಾಷ್ಟ್ರನಾ). ಒಬ್ಬಾತನೆ ಹೆಸರು : ಬಂಕೇಯಂಗೆ ಧರ್ಮ್ಮಮಕ್ಕಿನ್ನು 

ಕುನ್ನಟ್ಟೆಯುಂ ರಾಪನುಮ್ಮಿಟ್ಟು (ಎಇ. ೪17 ೨04-00 ;: 870. ₹71 


ರಾಪಾಟ (ನಾ). ಆರ್ಭಟ ; ಅಬ್ಬರ : ಅವರ ರಾಪಾಟ ಹೇಳತೀರದು 

[ರಾಫ + ಆಟ ] 

ರಾಪಾಡು (ಕ್ರಿ). ಆರ್ಭಟಿಸು ; ಕೂಗಾಡು : ಅವನನುಂ ಖಂಡಿಸಲಡ 
ಹಾಯ್ದು ರಾಪಾಡಿ ಶಿರವನು ಕುಟ್ಟಿ ಮೇಣ್‌ ತೋರಣಕೆ *ಟ್ಟಿದಂ ದಿಟ್ಟ 
ತನದಿಂ (ಹಕು. 46-9೭). [ರಾಘ + ಆಡು } 

ರಾಷಿಸು (ಕ್ರಿ). ಕಂಗೊಳಿಸು ; ಶೋಭಿಸು : ಅಂಗನೆಯ ರೂಪು ರುಪಿಸುತು. 
ಕಂಗಳಿಂದರೆದು ಕುಡಿವಳಂತೆ ವಾಲಗರಂಗದಿ ಬಂದು ನಿಂದಿಹಳು. 
(3ೌಂರಳಾ- ೩-೨೯). [ರಾಘ + ಇಸ್ಟು] 

ರಾಪು (ನಾ)- ೧. ದಿಗಿಲು: ಅಂಜಿಕೆ; ಭಯ; * ರಾಪುಗೊಳ್‌ ` ಪರಾ. 
೨. ಆರ್ಭಟ ; ಜೋರು ; ಮಳೆಯ ರಾಪಿಗೆ ಮನುಷ್ಯರು ಹತ್ತಿರ ಸುಳಿ 
ಯದ ಹಾಗೆ ಮಾಡಿದ (ಜು. 60) ; ನಿನ್ನಪ್ಪನ ಬಾಯ ರಾಷಿಗೆ ಯಾರು 
ಹೆದರುತ್ತಾರೆ ? (ಸುೂರುರಾ, ೪೭); ಅದರ ಬಾಯಿ ಕಟ್ಟಿಸಿ, ಕಣ್ಣಿಗೆ ಮೊಳೆ 
ಹೊಡೆದು 'ರಾಪು ನಿಲ್ಲಿಸುತ್ತೇನೆ' ಎಂದ ಇವರ ಹಮ್ಮು ಅಡಗಿತು ! 
(ೃತ್ನತೂ. ೨೭). * ರಾಪಾಡು ` ಪರಾ. ೩ ಕಾಂತಿ; ಶೋಭಿ; 
“ರಾಪಿಸು', " ರಾಪುದೋರು' ಪರಾ. ೪. ಸೊಕ್ಕು ; ಗರ್ವ ; ಜಂಭ; 
ಈ ಮೊಗೇರ ಮಕ್ಕಳಿಗೆ ರಾಘು ಹೆಚ್ಚಿಯೇ ಈ ವರ್ಷ ಕಡಲಿಗೆ ಬೈಗೆಮಾನು 
ಬಾರದೆ ಇದ್ದುದು (ನರನು. ೫೩). 


36 


ರಾಪಾಗು ಎ ಭಯಪಡು ; ಗಾಬರಿಬೀಳು : `ಕಾಪುಗುರರು 
ಬಿಟ್ಟು ಪೋದರು ಆವಸೆಲ್ಲ ರಾಪಾಗಿ ಮನ ಬಂದ ಕಡೆಗೆ (ಕರ. ೩೯೭-೩)- 
ರಾಪು ಮಾಡು <೧. ಗಾಬರಿಯನ್ನುಂಟುಮಾಡು ; ಹೆದರಿಸು : 


ರಾಪುಮಾಡದೆ ಬಿಡನು ಯಮನು (ಶಂತಾ- 
ದ್ಥಾರಮಾಡು ; ಸರಿಪಡಿಸು; 


೬): ೨, ಜೀರ್ಣೋ 
ಆ ಗ್ರಾಮಉ ಬಖಲವಾಗಿಯಿರಲಾಗಿ 


೭೬೧೨ 


ರಾಮ 


ಆ ಗ್ರಾಮವನೂ ರಾುಪುಮಾಡಿ ಆ ಗ್ರಾಮದ ಕುಂಟೆಯನೂ ಕಟ್ಟಿಸಿ 
(mag. 12-11, ೪೬೪-೦೦ ; 2497). [ದೇ.॥ ತುಳು, ತಲು. ರಾಪು). 
ರಾಪುಗೊಳ್‌ (ಕ್ರಿ). ಗಾಬಿರಿಯಾಗು ; ಹೆದರು : ಬಜ್‌ಯ ಬಿಲ್ಬನಿಗೆ 
ರಮಣನ ತಾಗಿತಂಬೆಂದ್ದು ನೆಟ್‌ ಮೋಹದಿಂ ಪೊಲಳ್ನು. ವು ಕೆಲವು ರಾಪು 
ಗೊಂಡೊಂದಿದಿನಿಯನನಗಲ್ಲು ಮಜುಗಿ ಮದನಾಸ್ತ್ರದಿಂದಿರದೆ ಬದ್ಧುವು 
ಕೆಲವು (ಬಣ: 36-೩0): [ರಾಪ್ರ 4 ಕೊಳ] 

ರಾಪುದೋರು (ಕ್ರಿ). ಶೋಭಿಸು ; ಕಂಗೊಳಿಸು: ಈ ಪಂಯಲಿ 
ರಾಪುದೋರುತ ` ಸಿಂಹಪೀಠದಿ ಕುಳಿತು ಸಂತಸದಿ (3ೌಂದಳಾ. 3-೫); 
ರಾಪುದೋರುವ ಕನಕನೂಪುರಂದುಗೆಗಳ , . . ಇತ್ತು (ರೇಶೀಶ್ರ- ೨೪). 

[ರಾಪು 4 ತೋರು (ಆ ತೋಜು).] 

ರಾಭಸಿಕ (ಗು). ದುಡುಕಿನ ; ಆತುರದ : ಕಾಲೋಚಿತಸಂಧಿವಿಗ್ರಹ 
ದೊಳೊಂದಂ ಕಾರ್ಯಮಂ ಪ್ರಾಪ್ತಮಪ್ಪುದನಾಪ್ತೋಕ್ತಮನುಂತೆ ರಾಭಸಿಕ 
ವಾಕ್ಪುತಕ್ಕೆ ಮೆಯ್ದರ್ಪುದೇ (೫08. at). [ಸಂ] 

ರಾಭಸಿಕವೃತ್ತಿ (ನಾ). ದುಡುಕುತನ ; ಆತುರದ ಸ್ವಭಾವ 1 
ಆ ಭವದೊಳ್‌ ತಾಯಾಗಿಯುಮಾ ಭವದೊಳ್‌ ತಂದೆಯಾಗಿಯುಂ 
ನೀನೆಮ್ಮಾ ರಾಭಸಿಕವೃತ್ತಿಯಂ ವಾಗ್ಚೈಭವದಿಂ ಕಳೆದು ಪೊರೆದೆಯೆಮ್ಮು 
ನನಿಂದ್ಯಾ (೫08: ೬-೯೦). [ಸಂ,] 

ರಾಭೆಯ (ನಾ). ಒಬ್ಬಾತನ ಹೆಸೆರು :  ಮಾಜಾಂತರನೇಕರಂ ತವಿಸಿ 
ವಸ್ತುಗಳಂ ಮದವಾರಣಂಗಳಂ. ಕಾನ್ತೆಯರಂ ತುರಂಗಚಯಮಂ ಪಿಡಿದಿ 


ತ್ತೊಡೆ ಮೆಚ್ಚಿ ರಾಭೆಯಂ ದನ್ನಿಯನಿತ್ತನಂತದುವೆ ಪೇಳದೆ. ಹಿಟ್ಟಗ ನಿನ್ನ 
ಗೆಗಲ]ಮಂ (899. xx; ೦6-09 ; 960). [7] 

ರಾಮ (ಗು). ೧. ಸಂತೋಷಗೊಳಿಸುವ ; ಆನಂದಕರವಾದ. 
೨. ಮನೋಹರವಾದ ; ಸುಂದರವಾದ. ೩. ಕಪ್ಪಾದ; 


ಕಪ್ಪನೆಯ : "ರಾಮಧಾನ್ಯ" ಪರಾ. ೪. ಬಳಯ; ಬಿಳಿದಾದ . 
* ರಾಮಗುಳ್ಳೆ", " ರಾಮತುಳಸಿ' ಪರಾ. (ನಾ). ೫. ಮನೋಹರ 
ವಾದುದು ; ಸುಂದರವಾದುದು : ದೆಳಿತಾಬ್ದಪ್ರಸರಂ ಸರಂ ಕುಸುಮ 
ಮಾಳಾರಾಮಮಾರಾಮಂ (ಗಂ. ೨-೨). . ೬ ಕತ್ತಲೆಯ ಬಣ್ಣ ; 
ಕಪ್ಪು. ೭. ಬಿಳಿಯ ಬಣ್ಣ ; ಶ್ವೇತ ವರ್ಣ: “ಬಿಳಿದಲಲ್ಲಿಯುಂ ಶುಚಿ 
ಯೆಂಬುದು, ರಾಮಮುಮೆಂಬುದು" (ಹಂಡು. 09-೨೨). ೮. ಹಸುರು; 
ಹರಿದ್ವರ್ಣ : “ಶ್ಯಾಮಂ; ಶ್ಯಾಮಳಂ, ರಾಮಂ, ಪಾಲಾಶಂ, ಹಂತಂ, 
ಹರಿತ್‌_ ಈ ೬ ಪ(ಹ)ಸುರ್‌” (ಕಾಯು. 630-40)- ೯. ಶುಚಿಯಾದುದು; 
ನಿರ್ಮಲವಾದುದು. ೧೦. ಸಂತೋಷ ; ಆನಂದ. ೧೧. ವಿಷ್ಣು 
ಏನ ಆರನೆಯ ಅವತಾರ: ಜಮದಗ್ನಿಯ ಮಗ ; ಪರಶುರಾಮ್‌ 
ಕೂರಿ[ಸೆ] ಗುರುಶುಶ್ರೂಫೆಯೊಳಾ ಶಾಮನನುಗ್ರಪಗಶುಪಾಟಿತ ರಿಪ್ರವಂಶಾ 
ರಾಮನನಿಷುವಿದ್ಕಾಪಾರಗನೆನಿಸಿದುದು ಬಲ್ಲೆ ವೈಕರ್ತನನಾ (ಶಂತಭಾ. 
0-009) ; ಸಾಗರವ ಕಾಸರ ಸೆಣಸುವಂತಾಯ್ತಟ್‌ಿಯಬಹುದಿನ್ನೆನುತ 
ಕೊಡಲಿಯ ರುುಡಿದನಾ ರಾಮ (446m. 9-೧೬-೦೦): ೧೨. ವಿಷ್ಣುವಿನ 
ಏಳನೆಯ ಅವತಾರ ; ದಶರಥನ ಮಗ ; ರಾಘವ : ರಾಮನಕಟಾ 
ಹಸುಳೆ ಭಾರ್ಗವರಾಮನಗ್ಗದ ಜವನ ಜೂಬು (ತೊಲ. 0-0೭-೦೨) ; 
ರಾಮನೊಡಗೂಡಿ ಬಳೆದರೆ. ಮೂವರನುಜರುಂ (Stones. ೧೧೪೪9) ; 
ರಾಮನಂತಹ ರಾಜನಿಲ್ಲ ಕಾಮನಂತಹ ಪುರುಷನಲ್ಲ ಕಣಾಂ). ೧೩. ವಿಷ್ಣು 


ವನ ಎಂಟನೆಯ ಅವತಾರವಾದ ಕೃಷ್ಣನ ಅಣ್ಣ; 
ಬಲರಾಮ ; ವಸುದೇವನ ಮಗ: “ಬಲದೇವಃ... ರಾಮಃ, 
ಕಾಮಪಾಲಃ . . . ಹಲಾಯುಧ;_ಈ ೧೮ ಬಲದೇವನ ಪೆಸರ್‌ ಇ 


2” ೬-೩೦) ; ಒಲ್ದೀಕ್ಷೆಸಿದಂ ನಿಜಾಗ್ರಭವನಂ ದೈತ್ಕಾರಿ. . . 
ವೈ ಂಗಾರಾಮನಂ ರಾಮನಂ (ಗವ. ೪-೩6). ೧೪. ವರುಣ ; 


ರಾಮಕಲಿ 


ರಾಮೋತ್ಯಂಥೆ ' ಪರಾ. ೧೫. ಕುದುರೆ ; ಅಶ್ವ. ೧೬. ಒಂದು 
ಬಗೆಯ ಜಿಂಕೆ. ೧೭. ಪ್ರಯ; ಇನಿಯ: ಅಭಿವರ್ಣಿಮೆ ರಣ 
ಯಶಶ್ಮಿೀರಾಮನಂ ಭೀಮನಂ (ಗಡು. ೦-3): ೧೮. [ವೀಶೈ] 
ಪಂಚಾಚಾರ್ಯರಲ್ಲಿ ಒಬ್ಬ : ಏಕೋರಾಮ : ರೇಣುಕ ರಾಮ ಪಂಡಿತ 
ಮಹಾಮರುಳಾರ್ಯರ . . . ಮಾಣದೆ ಬಣ್ಣಿಸುತ್ತೆಳಗಿ ಮೇಣ್ಪಡೆವೆಂ 
ಪರಮಾರ್ಥಸಿದ್ಧಿಯಂ (matt. ೦-೦೩)- [ಸಂ.] 

ರಾಮಕಲಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ಪೂರ್ವಿರಾಗವು 
ಶಕ್ತದ ಒತ್ತಡವನ್ನೂ ತಿಲಂಗ್‌, ಬಿಲಾವಲ್‌, ಮುಲ್ತಾನಿ, ರಾಮಕಲಿ ರಾಗ 
ಗಳು ಕ್ಷಿಯರೋಗವನ್ನೂ. . . ಗುಣಪಡಿಸುವುದೆಂಬ ಭಾವನೆ ಉತ್ತರ 
ಭಾರತದಲ್ಲಿದೆ (ಕಾರದ. ೩೪೪): [ಸಂ. ರಾಮಕಲಿ:] 

ರಾಮಕ್ರಿಯೆ (ನಾ). [ಸಂಗೀತ] ಒಂದು ರಾಗದ ಹೆಸರು : ಬಳಿಕ 
ಸಮಸ್ತರುಗಂಗಳೊಳಗೆ ರಾಮಕ್ರಿಯೆ [೫೫. ರಾಮಕ್ರಿ] . . ಮಧ್ಯ 
ಮಾವತಿಯೆಂಬ ಮೂವತ್ತಾಜುರಾಗಂಗಳು (ಏಿವೇಕ- ೨೩೪) 

[ಸಂ. ರಾಮಕ್ರಿಯಾ] 

ರಾಮಕ್ರೀ (ನಾ). [ಸಂಗೀತ] ಒಂದು ರಾಗದ ಹೆಸರು : ಲಲಿತು ಹರಿ 
ನಾಟಿ ರಾಮಕ್ರೀರಾಗ ತೋಡಿ ಮಕರಂದಿ ವಸಂತರಾಗಂ ಇವಾದಿಯಾದ 
ರಾಗಂಗಳಂ ಪಾಡುತ್ತಿರೆ (ಹತರ. 3-೪೦). [| 

ರಾಮಗಬ್ಬು (ನಾ)- ಒಂದಂ ಬಗೆಯ ಬಿಳಿಯ ಕಬ್ಬು : ಕಬ್ಬಿನ ಜಾತಿ 
ಗಳು--ರಸದಾಳಿ, ರಾಮಗಬ್ಬು, ಕರಿಗಬ್ಬು, ಬೆತ್ತಗಬ್ಬು . . - ಎಂದು 
ಅನೇಕವುಂಟು (ಮುಂಜ. ೩-300): (ರಾಮ 2. ಕಬ್ಬು (ನಕರ್ವು,)] 

ರಾಮಗುಳ್ಳ (ನಾ): ಒಂದು ಬಗೆಯ ಬಿಳಿಯ ಬದನೆ : ರಾಮಗುಳ್ಳ. 
ಕಿರೀಗಂಳ್ಳೆ (ಮೈ 80. ೬೧-೦೪೦) ; ಆಸುಸೋಗೆಯೆಲೆಯ ಕಡ್ಡಿ . 
ರಾಮಗುಳ್ಳ, ಶುಂಠಿ, ಕಟುಕರೋಹಿಣಿ ಇವುಗಳನ್ನು ಸಮಭಾಗ ಕಷಾಯ 
ಕಾಯಿಸಿಕೊಡಲು ಶ್ಲೇಷ್ಮಜ್ವರವು ಗುಣವಾಗುವುದು (4ಕ್ಕೆ. ೪0). 

[ರಾಮ 4 ಗುಳ್ಳ] 

ರಾಮಗೋಟು (ನಾ). ಒಂದು ಬಗೆಯ ಸಸ: ಪಿಂಡಿಕಾಯಿ: ರಾಮ 
ಗೋಟು (ಕೈಶಿಗಿ- ೫೩-೨೦೦೪). (?] 

ರಾಮಚ (ನಾ). ಒಂದು ಬಗೆಯ ಔಷಧೀಸಸ್ಯ : ಪರ್ಪಾಟಕ: ರಾಮಚದ 
ಚೂರ್ಣ . . . ಸಕ್ಕರೆ ಸಹ ಕೊಡಲು, ಸಕಲಕ್ಷಯವ್ಯಾಧಿ . .. ಹರ 
(ನಿಂ ೨೭). [21 

ರಾಮಚಂಗಿ (ನಾ). ಒಂದು ಬಗೆಯ ಫಿರಂಗಿ, ತೋಪು : ಹಿರಿಯ 
ತೋಟಗಳು: ಸ್ಟ ತೋಪುಗಳೆ:. ರಾವಗಿಗಳು, ರಾಮಬಾಣಗಳು- 
ಮತಾಪುಗಳು. . . ರಣಗಾಡಿಗಳು ಮೊದಲಾದ ಯುದ್ಧೋಪಕರಣಗಳನ್ನೆಲ್ಲ 
ಎಣಿಸಿದುದಾಯಿತು (ಕಕ್ಕಸು. 03)- [- ಹಿಂ. ರಾಮಚಂಗೀ] 

ರಾಮಚರಿತ (ನಾ). ರಾಮನ ಕಥೆ : ರಾಮಚರಿತಾರ್ಥವನು ಕೇಳ್ವಹ 
ರಾಮನಿಗೆ ಸರಿಯಹನು ಜಗದೊಳು ರುಮನಾಮದ ಮಹಿಮೆಯನು ಬಣ್ಣಿ 
ಸುವಡರಿದು (ಕೊರಣ- ೬-೩೩-೩೦ 9ರಿಶದ್ಯ). [ಸಂ-] 

ರಾಮಟಂಕಿ, ರಾಮಟೆಂಕಿ (ನಾ)-ರಾಮನ ಪಟ್ಟಾಭಿಷೇಕದ ಚಿತ್ರವಿರುವ 
ಒಂದು ಚಿನ್ನದ ನಾಣ್ಯ: ' ಶ್ರೀರಾಮಟಂಕೀವರಹ ' ಪರಾ. 
ರಾಮಟೆಂಕಿ : ರುಮಟೆಂಕೀ ನಾಣ್ಯವು ಕಟಾಕಟಿ ನಾಲ್ಕು ತೊಲಿ ಇರುತ್ತಿತ್ತು 
(von. 269)- [ರಾಮ 3. ಟಂಕ್ಕಿ] 

ರಾಮಟೆಂಕಿ `ರಾಮಟಂಕಿ' ನೋ. 

ರಾಮಠ (ನಾ). ಇಂಗು ; ಹಿಂಗು ; “ಹಿಂಗುಃ, ರಾಮಠಂ--ಈ ೨ 
ಹಿಂಗು” (ಶರರ: 000-948) ; ಎರಡುಳ್ಳಿ ಹಿಂಗು ನಿಂಬದ ತಿರುಳಾಡಿನ 
ಬೆಣ್ಣಿ ಬೇವಿನೆಣ್ಣೆಯಂ ಬಿತ್ತರದಿಂ ನೆಯ್‌ ನಿಲೆ ಕುದಿಯಿಸುಗೆ ರುಮಠಕ್ಕೆಲ್ಲ 
ಮಿಂತಿದುಂ ಸಮನಕ್ಕುಂ (ಲೋಕೋಶ. ೭-4೮): [ಸಂ.] 


೭೬೧೩ 


೩ 


ರಾಮಬಾಣ 


ರಾಮಣೀಯಕ (ಗು): ೧. ಸುಂದರವಾದ ; ರಮಣೀಯ Fl 
ಚೆಲುವಾದ : ಸುಧಿ ಮುಗಿದುದು ರಾಮಣೀಯಕ ರಾಮಕಥೆಯೊಳಗೆ 
(33309- ೦೩-೮); ರಾಮಣೀಯಕ ರಾಶಿಗೆ ಪಶ್ಚಿಮರಂಗಧಾಮನಿಗಾನೇಳಿಗು 
ವೆನು (ಕ, 0-0)-  (ನಾ).: ೨. ರಮಣೀಯವಾದುದು ; 
ಚೆಲುವಾದುದು : ವನ ರಾಮಣೀಯಕೆಂ, ಜಲ ರಾಮಣೀಯಕಂ 
(ಶ್ರೀರಾಮಾ. ೦೯-೩೨). [Xo] 

ರಾಮಣೀಯತೆ (ನಾ). ಎರಾಮಣೀಯಕ ೨ : ` ರಾಮಣೀಯತೆವೆಜು 
ಪರಾ. [ಸಂ. ರಾಮಣೀಯತಾ] 

ರಾಮಣೀಯತೆವೆಜು (ಕ್ರಿ). ಸುಂದರವಾಗು ; ಚೆಲುವಾಗು : ರಾಮಣೀ 
ಯತೆವೆತ್ತ ಚೆಂದಳಿರ್‌ ಮಿಡಿಯಿಂದೆ. ಮಾಮರ ಮನಗೊಳಿಸಿದುವು 
(ನೋಷಕ, 3೪-೪೪). [ರಾಮಣೇಯತೆ _. ಪೆಜ್ಮು] 

ರಾಮತುಳಸಿ (ನಾ). ತುಳಸಿಯಲ್ಲಿ ಒಂದು ಬಗೆ; ಬಿಳಿತುಳಸಿ : (ಮ. 
೫-00%)." ಕರಿತುಳಸಿ' ಪರಾ... [ಸಂ, ರಾಮತುಲಸೀ] 

ರಾಮದೂತ (ನಾ). ೧. ರಾಮನ ಸೇವಕ : ರಾಮಧೂತನೆ ? ಎಲ್ಲಿ? 
ಎಲ್ಲಿ ತೋರ್‌ | (ಶ್ರೀಕಾಶಾ- 684-0೬೭), ೨. ಹನುಮಂತ: ೩. ಕಪಿ; 
ಕೋತಿ : ಈತನಂ ರಾಮದೂತನೆಂದು ಗೋಸಣೆಗಳೆದು ಪರಿಭವಿಸಿ ಪೋಂ 
ಮಡಿಸಿ ಕಳೆಯಿಂ (ಶಂರಾಶಾ- 00-090 ನ)- [ಸಂ.] 

ರಾಮಧಾನ್ಯ (ನಾ). ಒಂದು ಬಗೆಯ ಕಪ್ಪನೆಯ ಧಾನ್ಯ , ರಾಗಿ: 
ರಾಮಧಾನ್ಯದ ಕೃತಿಯನು , . . ಪೇಳುವೆನು (05೫. ೩-೩). [ಸಂ.1 

ರಾಮನಡಿಕೆ (ನಾ). ಒಂದು ಬಗೆಯ ಔಷಧೀಸಸ್ಕ : ರಾಮನಡಿಕೆ, 
ರಾಮಪತ್ರೆ (ಕ್ಕುಕಿಗಿ. 3೬-0೦೦೭). [?) 

ರಾಮನವಮಿ (ನಾ). ಶ್ರೀರಾಮನು ಹುಟ್ಟಿದ ಚೈತ್ರಶುದ್ಧನವಮಿಯ 
ದಿನ ಮತ್ತು ಅಂದು ಆಚರಿಸುವ ಹಬ್ಬ :. ರಾಮನವಮಿಯಲ್ಲಿ ರಾಮ 
ಭಕ್ತರು ಉಪವಾಸ ಮಾಡುವರು. (೫ತಶ್ಮಿ- ೬). [ಸಂ. ರುಮನವಮಿ] 

ರಾಮನಾಥ (ನಾ)- ಶಿವ ; ಈಶ್ವರ : ರಾಮನಾಥನು ಸರ್ವಗತನೀ 
ರಾಮನಾಥನ ಭಕ್ತರನಘರು ರಾಮನಾಥನನರ್ಚಿಸಿದವರು ಪರಮಪಾವನರು 
(014: 30-೬9) [ಸಂ.] 

ರಾಮಪಟ್ಟಿ (ನಾ). ಒಂದು ಬಗೆಯ ಆಟ; ತಿಳ್ಳಿಯಾಟ ; ಸ್ಕೂಲಿನ 
ಸುತ್ತ ಓಡುವುದೋ, ಅಲ್ಲಿನ ಹುಣಿಸೇಮರದ ಕೆಳಗೆ ರಾಮಪಟ್ಟಿ 
ಆಡುವುದೋ ಅವನ ವಾಡಿಕೆ (ಸಾ ಬಸ್ನೇ: 3). [?) 

ರಾಮಪ್ರಿಯ (ನಾ). ೧. ರಾಮನಿಗೆ ಪ್ರಿಯನಾದವನು : ಯದುಗಿರಿ 
ಯೊಳ್‌ ನೆಲಸಿದ ರಾಮಪ್ರಿಯಂಗೆ ಪ್ರಿಯತಮರೆನಿಸಿದ ರುಮಾನುಜರಂ 
ಸನ್ನುತಿಸುವರ್‌ (೧4೧4: 9೬-೩ 2). ೨. [ಸಂಗೀತ] ಒಂದು ರಾಗದ 


ಹೆಸರು : ರಾಮಪ್ರಿಯ , . . ಕರುಣಾರಸಪ್ರಧಾನರಾಗ, ರಕ್ತಿರಾಗ 
(ಸಂಗೀತೂ- ೦೬೩)... [ಸಂ.) 


ರಾಮಫಲ (ನಾ). ಒಂದು ಬಗೆಯ ಮರ ಮತ್ತು ಅದರ ಹಣ್ಣು : 

(ಕ್ಯ8/- ೬-೨೨). " ಸೀತಾಫಲ' ಪರಾ. 
[ಸಂ./ತೆಲು.. ರಾಮಫಲ, ರಾಮಾಫಲ] 

ರಾಮಬಾಣ (ನಾ). ೧. ಶ್ರೀರಾಮಚಂದ್ರನು ಬಿಡುವ ಬಾಣ ; 
ರಾಮನು ಬಾಣವನ್ನು ಒಮ್ಮೆ ಪ್ರಯೋಗಿಸಿದರೆ ಅದು ತನ್ನ ಗುರಿ 
ಯನ್ನು ತಪ್ಪದೆ ಭೇದಿಸಿ ಮತ್ತೆ ಬತ್ತಳಿಕೆಗೆ ಹಿಂದಿರುಗಿ ಬರುವ 
ವಿಶಿಷ್ಟಶಕ್ತಿಯುಳ್ಳುದೆಂದು ಭಾವಿಸಲಾದ ಬಾಣ: ದಿವ್ಯಾಸ್ವದಿಂ 
ವಿರಥಂಮಾಡಿದನೇಲುಸೂಬ್ವಿರೆಗಾವಂ  ರಾಮಬಾಣಕ್ಕೆ, ' ನಿತ್ತರಿಪಂ 
(ತಾನೂ: ೦-೩೦); ತರಿಹರಿಸಬಾರದಿಹ ರಾಮಬಾಣಂಗಳ್ಳಿದಿದುವು ಕಾಲಾಗ್ನಿ 
ಯಂತೆ (ಕೈಬರಾ- ೨೦-೩೩); ರಾಮಬಾಣಕ್ಕೆ ಹುಸಿಯಿಲ್ಲ, ವಾಲಿಯ ಮೈಗೆ 
ಕಲೆಯಲ್ಲ (ಗರ). ೨. ಒಂದು ಬಗೆಯ ಯೆುದ್ಧೋಪಕರಣ ; 


ರಾಮರಕ್ಷೆ ೭೬೦೧೪ 


ರಾಮಚುಗಿಗಳು. ರಾಮಬಾಣಗಳು, ಮತಾ: ಇಪುಗಳು . . , ರಣಗಾಡಿಗಳು 
ಮೊದಲಾದ ಯುದೊ ನ್ರೀಪಕರಣಗಳನ್ನೆ ಲ್ಲ: ಎಣಿಸಿದುದಾಯಿತು. (ಅಕಕ ೦4). 

* (ಆಲಂ) ನಿಶ್ಚಿ ಿತಫಲವನ್ನು ಕೊಡುವಂತಹುದು; ವ ರ್ಥವಲ್ಲ 
ದುದು: ಶ್ರೀ ಶುಕರರ ಕಪಾಟದಲ್ಲಿನ ಔಷಧಗಳಲ್ಲಿ ಇದು ರಾಮಜಾಣ 
ದಂತಹುದು (ಕಣಕ್ಕೆ. ೩00); ನೆಗಡಿಗೆ ರಾಮಬಾಣ ಯಾವುದೂ ಇಲ್ಲ 


(ಲರು. ೩೭). [ಹಂ.] 
ರಾಮರಕ್ಷೆ (ನಾ). ೧. ಶ್ರೀರಾಮನನ್ನು ಕುರಿತ ಪ್ರಸಿದ್ಧವಾದ ಒಂದು 
ಸ್ತೋತ್ರ. ೨. (ಆಲಂ) ಏನೂ ಇಲ್ಲದಿರುವ ಸ್ಥಿ ತಿ: ಯಾರ ಮನೆ 


ಯಲ್ಲಿ ಹೊಕ್ಕು ನೋಡಿದರೂ “ರಾಮರಕ್ಷೆ' '(ದುರುರಾ 9೦೫); ಈಗೆಲ್ಲಾ 
ರಾಮರಕ್ಷೆಯಾಗಿ ಕೂತದ ವನ್ಯಾಗ (ಕಿಡುಗು. ೪0). [ಸಂ. ರಾಮರಕ್ಷಾ] 

ರಾಮರಗಡು (ನಾ). ಹೆಜ್ಜಾದುದು ; ಪುಷ್ಕಳವಾದುದು : ಈ ಪಶುಪತಿ 
ಸಾಂಬಶಾಸ್ಟ್ರಿಃ ಗಳ ಮನೇ ಊಟದ ಹಾಗೆ ರಾಮರಗಡಾದ ಊಟ . 
ಸಿಕ್ಕಿದೆ (ಕರುಣ. ೬) [ಮರಾ ಉಮರಗಡಾ, ರಾಮರಗಾಡಾ] 

ರಾಮರಸ (ನಾ). ಭಂಗಿಸೊಪ್ಪನಿಂದ ತಯಾರಿಸುವ ಒಂದು ಬಗೆಯ 
ಮಾದಕಪಾನೀಯ ; ಬಣ್ಣ ಒಳಿದುಕೊಳ್ಳು ವುದಕ್ಕೆ ಮುಂಚೆ ನನ್ನ 
ಕೈಯಿಂದಲೇ ಅರ್ಧಸೇರು ರಾಮರಸ ಅರೆಸಿಕೊಂಡು ಕುಡಿದರು. 
(ಕರುಣಾ: ೪೦); ಮಾರ್‌ಜಾಫರನು ಭಂಗಿ, ರಾಮರಸಗಳನ್ನು ಕುಡಿದು ನಿದ್ರೆ 
ಹೋಗುತ್ತಿದ್ದನು (೦೬ರ. ೨೭೬), [ಸಂ.] 


ರಾಮುಸ್ಟ್ರ 


ರಾಮಾನುಜ (ನಾ). ೧. ಶ್ರೀರಾಮನ ತವ; ಅಜನು ಬಳಿಕ. 
(ನಾ). ೧.ಶ್ರಿ. ಸ್ಮ: 


ಆತ್ಮ ೈಜನು ಜನಿಸಿದನಿ ದಶಸ್ತ ಕೈಂದೆನಮಹೀಪಾಲ ತಾ 
ರಾಮಾನುಜರು ಮಕ್ಕಳು ನಾಲ್ವರೀತಂಗೆ 
ಪಿ. ಲಕ್ಷ್ಮಣ : ಬಳವದ್ವಿಕ್ರಾಂತದೊಳ್‌ . . . 
ಬಳವದ್ರಾಮಾನುಜಂ ಬಾಡವಶಿಖಿಹನುಮಂ ವೈನತೇಯಂ ಸಮಂ 
ತನ್ನೊ ್ನಿಳೆನಿಪ್ಪಂ (ಎಕ. 1112, 446ರ. 0೩6-. ೨೪; 1145); ಬೆರಗಾಗಿ 
ನೋ: ಡುತಿರೆ: ರಾಮಾನುಜಂ ಶಾಸ್ತ್ರವೇತ್ತನಾ ಯೋಗ ಸಿದ್ಧ. ೨ ಪೇಳ್ದನಾತಂ 


ಬಳಿಕೀ ರಾಮ 


(#4600. ೦-೦೬-೫೪) 
ಭೀಮಸೇನಂ . . . 


ಗಾಂಜನೇಯಂ ಬ್ರಹ್ಮವಿಜಾ ಇನಿ youd ಟೀ: ಸಟ: ೩. ಭರತ: 
ಪವಮಾನಜಂ . . ಭರತಹಿ ತೋಜ್‌ಸಲೆ . . . ರಾಮಾನುಜಂ ಕುಶನ 
ಸಮ್ಮು ಸ್ಥಿಖಕೈದಿ ನುಡಿಸಿದಂ (4 ಕೈಮಿರಾ- ಹಾ ಪ್ಚು ಶತ್ರುಘ್ನ- ೫. 


ತ್ರಿಮರಗಳಲ್ಲಿ ಒಂದಾದ ವಿಶಿಷ್ಟಾ! ಫದ್ಧೈತಧರ್ಮವನ್ನು ಪ್ರತಿಫಾದಿ 
ಸಿದ ಹನ್ನೆರಡನೆಯ ಶತಮಾನದ ಯತಿ: ಶ್ರೀಮತೇ ರಾಮಾನುಜಾಯ 
ನಮಃ Go. ೫11 (2) ಹೊಳೆನೆ. ೩೪-0; ಸು. 108ಡು 46); ವಿಶಿಷ್ಟಾ 
ದ್ವೈತಸಿದ್ದಾ ರಿತವೆಂಬುದು ಶ್ರೀಮದ್ರಾಮಾನುಜಾಚಾರ್ಯರಿಂದ ಪ್ರಚಾರಕ್ಕೆ. 
ಬಂದಿರುವುದು (ಹಿಂದತಾ- ೬. . ರಾಮಾನುಜಾಚಾರ್ಯರ 
ಅನುಯಾಯಿ. 

ರಾಮಾನುಜಕೂಟ- ರಾಮಾನುಜರ ಅನುಯಾಯಿಗಳು ಸಾಮೂಹಿಕ 
ವಾಗಿ ಭೋಜನಮಾಡುವ ಛತ್ರ: ನಾಲ ಕಟ್ಟಿಸ್ತ 'ಶ್ರೀರಾಮಾನುಜ 


೨೩೦). 


ರಾಮರಸದಾಳಿ' (ನಾ): ಒಂದು ಬಗೆಯ. ಬಿಳಿಯ ಕಬ್ಬು : ರಾಮರಸ, ಕೂಟದಲೂ . . . ಶ್ರೀವಯಿಷ್ಣವರಗಳಿಗೆ ಯಿಕ್ಕುವ ಹಾಗೆ ಕಟ್ಟಳೆಯ 
ದಾಳಿಯನ್ನು ತೋಟಗಳಲ್ಲಿಯೂ ಬತ್ತದ ಭೂಮಿಯಲ್ಲಿಯ್ಲೂ ಹಚ್ಚುವರು] ,|| ಮಾಡಿದೆವಾಗಿ ., . ರಾಮಾನುಜಕೂಟಕೆ ನಡಸಿಬಹುದ(143- 12-11, 
(ಕಳಗೆ. ೨೬೩)- [ರಾಮ 4 ರಸದಾಳಿ] ೪೬೨-೪; 2467): [ಸಂ.] 

ರಾಮರಾಜ್ಯ (ನಾ). ೧. ರಾಮನ ಆಳ್ವಿ ರ್ವಿಕೆಯಲ್ಲಿದ್ದ ಸಾಮ್ರಾಜ್ಯ ; ರಾಮಾಭಿರಾಮೆ (ನಾ). ಅತಿಚೆಲುವೆಯಾದವಳು ; ಅತ್ಯಂತ 
ಸಿರಿಯ .ವಲ್ಲಭನೊಲಿದು ರಾಜಾ ಧ್ವರವನಾನಲು . ಹರಸುತಿರ್ದು ದಾ ಸುಂದರಿ: ಎಲೆಗೆ ರಾಮಾಭಿರುಮೆ | ಸುಗ್ರೀವೆ! ನೀಲಕುಂತಳೆ | 
ರಾಮರಾಜ್ಯದೊಳಖಳಜನನಿವಹ  (8%ರಾ, ೫-೩೭) ;  ರಾಮರಾಜ್ಯದೊಳ ಕುಮುದನೆಯನೆ | (ರಾಮಕ್ಕ, ೧೪೪-೩). [ಸಂ. ರಾಮಾಭಿರಾಮಾ] 


ಕಾಲದ ಮರಣಮಿಲ್ಲಖಳಜೀವಿಗಳ್ಗೆ (ಕೈಯಿ: 0೮-0): ೨. (ಆಲಂ) 
ಯಾರಿಗೂ ಯಾವ ತೊಂದರೆಯೂ ಇಲ್ಲದೆ ಬಾಳುವ 
ರಾಜ್ಯ ; ಸುಖೀರಾಜ್ಯ : ಗಾಂಧೀಯುಗದಲ್ಲಿ “ರಾಮರಾಜ್ಯ, 'ವೆಂಬ: ಸದಕ್ಕೆ 
“ಸ್ವೈರಾಜ್ಯ' ಎಂಬ ಅರ್ಥವನ್ನು ದೇಶದ ದೊಡ್ಡವರು ಸಂಪಾದಿಸಿ 
ಕೊಟ್ಟಿದ್ದಾರೆ. (ಉನುಣ, ೪ ಮುಮ್ಮಡಿ). [ಸಂ.) 

ರಾಮರಾಯಿ. (ನಾ). (ಚಿತ್ರದುರ್ಗದ ಪಾಳೆಯಗಾರರಲ್ಲೊಬ್ಬನಾದ 
ರಾಮರ್ಥಾಯನು ಚಲಾವಣೆಗೆ ತಂದ) ಒಂದು ಬಗೆಯ ಚಿನ್ನದ 
ನಾಣ್ಯ : ದುರ್ಗವು ಕೈವಶವಾದ ಮೇಲೆ ಈ ದೊರೆಯ ಬೊಕ್ಕ ಸದಲ್ಲಿದ್ದು 
ಹಗೆಗಳ ಗೆ ೈಗೆ ಸಿತ್ಕಿದ ನಾಣ್ಯ ಗಳ ವಿವರ . ೧ ದೇವರಾಯಿ ೧ ಕಲ್ಲು 
ಕುಂಟೆ ೧ ರಾಮರಾಯಿ (ಕ್ಟ ಶಾ-೦೦೪).. -ಕಂರೀರಾಯಿ-. "ದೇವರಾಯಿ` 
ಫರಾ. [ರಾಮರಾಯ + - ಇೃ] 

ರಾಮವಚನ (ನಾ). ೧- ರಾಮನ ಮಾತ್ತು-ನುಡಿ : ಹನುಮನು. . 
ರಾಮಪಚನಾನುಗ್ರಹವು ವಿಶ್ರಾಮಿಸಲು ಕರ್ಣದಲಿ ನೃಷಪದಶಾಮರಸಕಭಿ 
ನಮಿಸಿ ಬೀಳ್ಕೊಂಡನು ಸರಾಗದಲಿ ($400. Aree). ೨. 
ತಪ್ಪದೆ ಪಾಲಿಸುವ ಮಾತು,- ಭಾಷೆ : ಇವತ್ತು ಏ: 

ಸಾವಿರಾರು ಹೊನ್ನು ಕೊಟ್ಟರೂ ಬರಲಾರ, ನಾಳೆ ಅವಶ್ಯ 


ರಾಮಾರಕ್ತ (ನಾ). 


ರಾಮಾವತಾರ (ನಾ). ೧- ವಿಷ್ಣುವಿನ" ಏಳನೆಯ 


ರಾಮಾಯಣ (ನಾ). ೧. (ಶ್ರೀರಾಮ ಮತ್ತು ಸೀತೆಯರ ಚರಿತ್ರೆ 


ರಾಮ-ರಾವಣರ ಯುದ್ಧ ಮುಂತಾದ ವರ್ಣನೆಗಳನ್ನೊ ್ನಳಗೊಂಡ) 
ಆದಿಕವಿ ಮಲ್ಲಿ ೀಕಿಮಹರ್ಷಿಯಿಂದ ಸಂಸ್ಕೃತದಲ್ಲಿ ರಚಿತವಾದ 
ಮಹಾಕುವ್ಯ: ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲಿ 
(ಉಪಾ. ಹ ಮಲ್ಮೀಕಿ . ರಾಮಾಯಣವನೆಲ್ಲಮಂ ಕಂಡಂತೆ 
ಹಾಡಿದನೊ ' (ಕ್ರೀರಾವತಿ- 4-39); ರಾಮಾಯಣ ಶ್ದವು ರುಮ ಮತ್ತು 
ಅಯನ ಎಂಬ ಎರಡು ಶಬ್ದಗಳ ಸಮಾಸವಾಗಿದೆ (0ರರ. $0) ; ಬೆಳತನಕ 
ರಾಮಾಯಣ ಕೇಳಿ ರಾಮನಿಗೆ ಸೀತೆಯೇನಾಗಬೇಕೆಂದ (ಗಾರೆ), ವಿ. 
(ಆಲಂ) ದೀರ್ಫ್ಥವಾದ. ಬೇಸರ ತರುವ ಮಾತು; ಕಗ್ಗ ; ನಿನ್ನ 
ರಾಮಾಯಣ ತೆಗೆಯಬೇಡ (68). ೩. ಜಗಳ : ಅವರ"! ಮನೆಯಲ್ಲಿ 
ಪ್ರತಿನಿತ್ಯವೂ ರಾಮಾಯಣ ತಬ್ಬದ್ದಿಲ್ಲ (ಊಂ). [ಸಂ,] 

ತುಂಬ ರಕ್ತದಿಂದ ಕೂಡಿದುದು : ಬನುವ ಅಣ್ಣನ 
ರಾಮಾರಕ್ತವಾದ ಕಳೇಬರವನ್ನು ಅವರಿಗೆ ತೋರಿಸಿದ (೨ನ. ೪0)- 

[-ತುಳು. ರಾಮಾರಕ್ತ ಇ. ಅತಿಯಾದ ರಕ್ತಸ್ರಾವದಿಂದ ಕೂಡಿದ] 

ಅವತಾರ; 
ವರವ ಅವತಾರ : ನು ತ ರಾಮಾವತಾರದ ಪುಣ್ಯಶಕ್ತಿ 


ನೆಂದು ರುಮವಚನವನಿತ್ತಳು (£0: ೦೯). [ಸಂ.] ಯಿಂದೆ , . . ತೀವಿದ ಮಹಾಶತವನು , . , ಫಲುಗುಣನೆಚ್ಚನು (un: 
ರಾಮಸೇವಕ (ನಾ). - ರಾವಂದೂತ ೧: ರಾಮಸೇವಕನಾಗಿ ರಾವಣನ 6-೪ )- ೨. ರಾಮನ ಅವತಾರವನ್ನು ಎತ್ತಿದವನು.--ಅವತಾರ 
ಪುರವ ನಿರ್ಧೂಮದ ಮಾಡಿದೆ (ಕರಂತ, ರ. 0-90-0). [೫0.] ಪುರುಷ : ಪೂಜಿಸನೆ ರಾಮಾವತಾರನು ಸೇತುವಿನೊಳಾ ರುಮನಾಥನನು 
ರಾಮಾಂಗೆ (ನಾ). ಸುಂದರವಾದ ದೇಹವನ್ನು ಳೈವಳು ; ಚೆಲುವೆ ; (೨ಸಫು- ೩೫-೬೨). [ಸಂ.] 
ಸುಂದರಿ: ವಿಕಚೇಂ। 'ದೀವರವಕ್ತಿ ಸಸ್ಮರೆಕತಚಾ ಸೃಯಾಂಗಿ. ರಾಮಾಂಗೆ| ಆ ರಾಮಾಸ್ತ್ರ (ನಾ) = ರಾಮಬಾಣ ೧: ಔಕುವುದು ಬಲವೆ ಕೈದುವುದು 
(heen: 0-6). [ಸಂ, 'ಉಾವಸಗು] ಸುರಲೋಕವನ:ು ರಾಮಾಸ್ತ್ರದಲಿ (ತೂಕೆರಾ ೬-೬೫-೬, [ಸಂ.] 


ರಾಮಿ 


ರಾಮಿ (ನಾ)- ಒಂದು ಬಗೆಯ ಸಸ್ಯ : ರಾಮಿ (ರಾಮಿಟ)- - ಸಣ್ಣಗಡ. 
ತೊಪ್ಪಲವನ್ನು ನೀರೊಳಗೆ ಚಲ್ಲಿದರೆ ಮಾನುಗಳು ನಿಶ್ಚೇತನವಾಗುತ್ತವೆ. 
(ಕಾಗೆ ೪೬): [ಸಂ. ರಾಮಿ] 

ರಾಮೆ. (ನಾ). ೧- ಹೆಂಗಸು: ಸ್ತ್ರೀ: “ರಾಮಾ, ವಾಮಾ . . . ಮಾ; 
ಯುವತಿ; ಈ ೨೮ ಸ್ತ್ರೀಯರ್‌” (ಕರಾಡು- ೬೪-೬50: ೨. ಹೆಂಡತಿ: 
ರಾಮಂ ಕಲಿಸಿದ ತೆಜದಿಂ ರಾಮೆಗೆ ಪುಸಿ ನುಡದು ರಥಮನೇಆ್‌ಸಿಕೊಂಡಾ 
ಭೀಮಾಟವಿಯಂ . . . ಎಯ್ತಂದಂ (ಕಂತ: ೧೫-೭೪) ೩. ನಲ್ಲೆ; 
ಪ್ರಿಯೆ ; ಕಾದಲೆ : ಅರಸ ಸತಿಯೆಡೆಗೆಯ್ದಿ ರಾಮೆ ಹೇರಡವಿಯೊಳು 
ಶಿವನ ಭವನಕೆ ಹೋಗಿ ನೀ ಮಾಡಿದಾಚರಣೆಯೇನು . . , ಎನೆ (ಗುರುತಾ- 
8-0). ೪. ಲಕ್ಷ್ಮಿ: *“ಶರಧಿಸುತೆ ರಾಮೆ ಗೋಮಿನಿ ಲಕ್ಷ್ಮಿ .- - 
ಮನ್ಮಥಮಾತೆಯೆನಲು ಸಿರಿಗಳ್ಳು ನಾಮಂ'' (ಮುಂಗರಾ- ೬-೦೮). ೫- ಶಾಕಿನಿ. 
ಡಾಕಿನಿ ಮುಂತಾದ ಪಿಶಾಚಸ್ಟ್ರೀ : ಪಣದ ಶಿರಂಗಳಿಂ ಕೆದಲ 
ಬರ್ದೆ ಗಜಂಗಳಿನಾಡುವಟ್ಟೆಯಿಂ ನಲಿವ 
ರಾಮೆಯರಿಂ ಪೆಣದತ್ತ ಸಾರ್ವ ವೆಂಪೆಆ್‌ಯರಿಂ . . 
ಮಾದುದು (ಕ. 111, ಣರ ೦೦೯೨೫೯: 1042). [ಸಂ. ರುಮಾ] 

ರಾಮೇಶ್ವರ (ನಾ). ೧. ದಕ್ಷಿಣಭಾರತದ ದಕ್ಷಿಣತುದಿಯಲ್ಲಿರುವ 
ಒಂದು ತೀರ್ಥಕ್ಷೇತ್ರ : ರಾಮೇಶ್ವರಕ್ಕೆ ಹೋದರೂ ಶನೀಶ್ವರ ಬಿಡದು 
(ಉಲ): ೨. ಈ ಕ್ಷೇತ್ರದಲ್ಲಿರುವ ಶಿವಲಿಂಗದ ಹೆಸರು: ದಾಸಿಮಯ್ಯಂ 
ಗಂದು ರಾಮೇಶ್ವರನ ಕದವಂ ತೆಜಕೆದನತಿಶಯವು (0ಸಫು- [ಸಂ.] 

ರಾಮೋಜ (ನಾ). ಒಬ್ಬಾತನ ಹೆಸರು: » ೫ ೫ ರಾಮೊ: ನ ಮಣ್ಣು 
ಕದಂಬರಸಂ ಮಾಡಿಕೊಟ್ಟಿ (ಎಕ. ೪, ಶುಂತರಾ. ೨6-04; ತು. 100017). 

[ರಾಮಿ 4 ಓಜ್ಯ (ಎ ಒವರುು)] 

ರಾಮೋತ್ಕಂಶೆ (ನಾ)- ೧. ರಾಮನಲ್ಲಿ ಉತ್ಸುಕತೆಯುಳ್ಳವಳು. 
೨... ಜಲಾಭಿಮಾನಿದೇವತೆಯಾದ ವರುಣನಲ್ಲಿ ಉತ್ಸುಕತೆ 
ಯುಳ್ಳವಳು- ೧. ೨: ಕುಲಭೂಭೃದ್ಧವೆ. ಲಕ್ಷ್ಮಣುಭಿನುತೆ 
ರಾಮೋತ್ಕಂಶೆ ವೈದೇಹಿ ಮಂಜುಲವೇಣೀ ರಮಣೀಯೆ. -* ಕಣ್ಗೊಳಿಕುಂ 
ವಾಹಿನಿ ಸೀತೆ ಶೋಲ್ತು ಭುವನಪ್ರಖ್ಯಾತೆಯಂ ಸೀತೆಯಂ (ಫೃತ್ಯಶ- ೨-೪). 

(ಸಂ. ರಾಮೋತ್ಕಂಠಾ1 

ರಯ, ರಾವ್‌ (ನಾ). ೧- ಅರಸ ; ರಾಜ; ದೊರೆ : ರುಯೆಂಬೀ ಪೆಸರಿಲ್ಲ 
ದಂತು . - : ಭಾರ್ಗವಂ ಕೊಂದಂ (ಕಂತಳಾ. ೦೨-೩೪): ಉಬ್ಬಿದ ರಾಯರ 
ಕೊಡೆಗಳ್‌ ಅಣಂಬೆಯ ಕೊಡೆವೋಲ್‌ ಬೆಳ್ಳೊಡೆಗಳಾದುವು (10೪. ೩0); 
ಆ ಯುಧಿಸ್ಮಿರಸಹಿಲ. ನೀನೇ ದಾಯನಾಗಿರು (ಪಾತ. ೦೨-೫). 
೨. ಒಬ್ಬಾತನ ಹೆಸರು; ಚಾವುಂಡರಾಯ: ಗಂಡರ ಮೂರುತಿ 
ಯೆ;ನಿಸಿದ ಮಂಡಳಿಕರ ಮಂತ್ರಿ ಸಂಧಿವಿಗ್ರಹಿ ರಾಯಂ ಕೊಂಡಾಡಿ 
ಪೊರೆದ (ರಂರೋಂಂ. ೪-3೮) ; ಗ೦ಗರುಜನಾ ಮುನ್ನಿನ ಗಂಗರ 
ರಾಯಂಗಂ ನೂರ್ಮಡಿ ಧನ್ಯನಲ್ಲೇ (ಎ೪. 11, ೭೬-೩5; 1115): 


ಸುಟಿದರುಣಂಂಬುವಂ 


೩. ಗಂಡಸರ ಹೆಸರಿನ. ಕೊನೆಯಲ್ಲಿ "ರಾಜ' ಎಂಬಂತೆ 
ಸೇರುವ ಶಬ್ದ: ಅನ ಕೃಷ್ಣರಾಯರು ಪ್ರಸಿದ್ಧ ಕಾದಂಬರಿ 
ಕಾರರು (ಕೂ). ೪. ಯಜಮಾನ; ಒಡೆಯ: ಬರಬರುತ್ತ 


ರಾಯರೆ ಕುದುರೆ ಕತ್ತೆಯಾಯಿತು (ಗಾರ) ; ರಾಯರು ಮನೆಯಲ್ಲಿ 
ಇಲ್ಲ (64). ೫. ಸಮಾಸಪದಗಳ ಆದಿಯಲ್ಲಿ ' ಮಿಗಿಲಾದ ', 
* ಅತಿಶಯವಾದ''. * ದೊಡ್ಡ ' ಎಂಬ ಅರ್ಥಗಳಲ್ಲಿ ಬಳಕೆಯಾಗುವ 
ಪದ: ' ರಾಯಂಚೆ' * ರಾಯಗಿಡಿಗ ಪರಾ. ರಾವ್‌: ೩. 
ದಿವಾನ್‌ ಮಾಧವರಾವ್‌ ರಸ್ತೆಯಲ್ಲಿ ನಮ್ಮ ಮನೆಯಿದೆ. (63). 
ರಾಯಕಂದರ್ಪ = ರಾಜರಲ್ಲಿ ಮನ್ಮಥನಂತಿರುವವನು ; ಒಂದು 
ಬಿರುದು: ರಾಯಕನ್ವರ್ಪ ಹೃದಯಹರಿಷೋತ್ಮರಿಷೆ ರಾಯದಾಮೋದ 


. ಸಮರಮಾಸುರ | 


೭೬೧೫ 


ರಾಯ 


ರಾನುರಾಗಪ್ರತ್ಯಕ್ಷ x x ಯೌವನವನವಸನ್ತಲಕ್ಷ್ಮಿ (aaa: Xx. -0; 
2975)... ರಾಯಕೋಲಾಹಲ, ರಾಯಕೋಳಾಹಳ - ರಾಜರಲ್ಲಿ 
ಕಲಕಲವನ್ನುಂಟುಮಾಡುವವನು : ಒಂದು ಬಿರುದು: ರಾಯ 
ಕೋಲಾಹಲಂ, ಜವಾದಿಕೋಲಾಹಲಂ (ಕಣ್ಣನು. ೨೯೫ ಶ್ರಯೋ) ; ರಾಯ 
ದಲ್ಲಣ ರಾಯಕೋಳಾಹಳ . . . ಸ್ವೀರಂಜೀವಯೆಂದು ಕೇರ್ತಿಸಿ (ಹಳಳ: 
೬-3); ದಟಿಮಂಖಾದಿತ್ಯಂ ರರಯಕೋಳಾಹಳೆಂ (ಕನುಡ: ೧೬೪ ಶ್ರಯೋ)- 
ಕಾಯಗಂಡರದಾವಣಿ - ಶೂರರಾದ ರಾಜರನ್ನು ಬಂಧಿಸುವವನು ; 
ಒಂದು ಬಿರುದು : ಹುಸಿವರ ಶೂಲ ನಿಗಳಂಕಮಲ್ಲ ಚಲದಂಕರಾಮ 
ರಾಯಗಂಡರ ದಾವಣಿ (ಎಇ- ೫೫೫11. ೦೬೦-೦೮; 2866). ರಾಯಗಜ 
ಕೇಸರ ಎ. ರಾಜರೆಂಬ ಆನೆಗಳಿಗೆ ಸಿಂಹದಂತಿರುವವನು ; ಒಂದು 
ಬಿರುದು : ಮಾರ್ಪ್ಪಡಿಭೀಮಂ ರಾಯಗಜಕೇಸರಿ ಗಂಡರೊಳ್‌ ಗಂಡ(ಡಂ) 
(39- ೪. 08-; 2019); ಮಟ್‌ವುತೆಚ್ಚಲುತವನಿಪತಿ ಕರೆ ತರುಣ 
ನಾವೆಡೆ ರಾಯಗಜಕೇಸರಿಯದಾವೆಡಿ ಕಂದ ಬಾಯೆನುತಪ್ಪಿದನು ಬಯಲ 


(ಕಾವ್ಮಾರ್ರೋ. ಒಲ). ರಾಯಗಜಸಿಂಹ 91. ರಾಯಗಜಕೇಸರಿ : 
ರಾಯಮುರಾರಿ ರಾಯಗಜಸಿಂಹಂ ಸೋಮಭೂಪಾಳಕಂ - (ಕೊಳ್ಳಾಕಾ- 
0-00; 1178)... ರಾಯಘರಟ್ಟಿ -(ಪರ)ರಾಜರನ್ನು. ನಾಶಮಾಡು 


ವವನು ; ಒಂದು ಬಿರುದು ; ಈ ರಣಮದಾಂಧನ ತೊಟ್ಟುಳಿಕೆಯನು 
ಕೀಳ್ವ ರಾಯಘರಟ್ಟನಿಲ್ಲಾ ಎನುತ ತನಿ ಮಸಗಿತು. ಭಟಸ್ರೋಮ 
ರಾಯಜಗರುಂಪಿ ಇ. (ಪರ)ರಾಜರನ್ನು 
ಗೆದ್ದವನು; ಒಂದು ಬಿರುದು: ಚೌವಣ  ಸಹಸ್ರಬಾಹು 
ರಾಯಜಗರುಂಪಿ ಕೀರ್ತಿವಿದ್ಯಾಧರಂ (ಇ9. ೪, ೧೫-೬; 1019) 
ರಾಯರುಳಪ್ಪೆ, ರಾಯಜಳಪ್ಪ ಎ (ಉದ್ಭಟರಾದ) ರಾಜರ ಮೇಲೆರಗಿ 
ಸೋಲಿಸುವವನು ; ಒಂದು ಬಿರುದು: . ಸಾಮಾನ್ಯಮಲ್ಲನೆಳೆ 
ಯೊಳ್‌ ಸೋಮೇಶ್ವರನನುಜನದಟರಾಯರುಳಪ್ಪಂ ರು ಬೂ 
83-೭7 1062) ; ಸೌಭಾಗ್ಯಸದನೆ  ರಾಯಜಳಪ್ಪ ಕಳ್ಬುವನೀಜ 
ಸಮಾಲಿಂದಗಗಿತ) ಜಂಗಮಲತೆ (ಎಇ. ಸನ11111 an ಸು. 
3983).- ರಾಯದಲ್ಲಣ ರಾಜರನ್ನು ತಲ್ಲಣಗೊಳಿಸುವವನು ; : ಒಂದು 
ಬಿರುದು : ರಾಯದಲ್ಲಣ ರಾಯಕೋಳಾಹಳ (18೧. ೩-೩); ರಾಜಗೃಹಕೆ 
ವಿಡಾಯದಲಿ ಕತಿಪಯಬಲವು ಸಹ ರಾಯದಲ್ಲಣನೆಯ್ದಿ ಚಕ್ರಿಯ 
ಕಂಡು ವಸುದೇವ (ಸಳ್ಳಳ: ೦೯-೨೨): ರಾಯದಳದುಳಕಾಜ, 
ರಾಯದಳವುಳಲ -  (ಶತ್ರು)ರಾಜರ ಸೈನ್ಯವನ್ನು 
ಸೂರೆಮಾಡುವವನು ; ಒಂದು ಬಿರುದು: ರಾಯದಳದುಳೆ 
ಕಾಆ ಕೌರವರಾಯಸೇನಾಸೂಆ್‌ಕಾಜನಜೇಯನೋ ಕಲಿಭೀಮ ಗೆಲದನು 
ಭಾನುನಂದನನ. (ಕುವ್ಮಾಕ: 03 ಸೂಕನ) ; ರಾಯರಭಳಪ್ಪ ರಾಯದಳವುಳ 


(ಕುಪ್ಮಾಕ-೨0-3)- 


ಕಾಜ , ೬ . ಸ್ಥಿರಂಜೀವಯೆಂದು ಕೀರ್ತಿಸಿ (೫4೧. ೩-೩). ರಾಯವಂಮೋ 
ದರ ಎ. `ರುಯಮುರಾರಿ ;  ರಾಯದಾಮೋದರಾನುರಾಗಪ್ರತ್ಯಕ್ಷ 
(3932. ಸಸ, 9೬-೦೩ 7 1002). ರಾಯಮುನ್ನೀರಬಡವಾನಳ ಎರಾಜ 


ರೆಂಬ ಸಮುದ್ರಕ್ಕೆ ಬಡಬಾನಳದಂತಿರೆವವನಂ; ಒಂದು ಬಿರುದು : 
ಶೌರ್ಯನಾರಾಯಣಂ ರಾಯುಮುಂನೀರ ಬಡವಾನಳಂ ಚೌವಾಣ ಸಹಸ್ರ 
ಬಾಹು (೩6- ೪, ೧-೬; 109). ರಾಯಮುರಾರಿ ರಾಜರಿಗೆ ಮುರಾರಿ 
ಯಂತಿರುವವನು; ಒಂದು ಬಿರುದು : ಪ್ರತಾಪ ಲಂಕೀಶ್ವರ ರಿಪುಮದನ 
ಮಹೇಶ್ವರ ರಾಯಮುರಾರಿ ಭುಜಬಳಮಲ್ಲ (448. ೭೫-೦೨-೦೪; 1170)- 
ರಾಯಸಿರಸೆಲ್ಲ ಎ (ಶತ್ರು)ರಾಜರಿಗೆ ಶೂಲದಂತಿರುವವನು; 'ಒಂದು 
ಬಿರುದು : ಗಿರಿದುರ್ಗಮಲ್ಲಂ ರಾಯಸಿರಸೆಲ್ಲಂ ಚಲದಂಕರಾಮಂ (ಎಕ್‌ ೫೦, 
ತರೀಕೆ- 1೩-೩0: 2190). [ಐ ಸಂಸ್ಕೃತಕೋಶಗಳಲ್ಲಿ ಇದು " ರಾಜನ್‌ ' 
ಶುದ ತಪ್ಪುರೂಪವೆಂದು ಹೇಳಿದೆ./ಪ್ರಾ. ರಾಯ] 


ರಾಯಂಚೆ 


ರಾಯಂಚಿ (ನಾ). ಹಂಸಗಳಲ್ಲಿ ಶ್ರೇಷ್ಠವಾದುದು ; ರಾಜಹಂಸ; 
ಅರಸಂಚೆ : “ರಾಯಂಚೆಯೆನಲ್‌ ರಾಜಹಂಸಂ" (ಕಂಳೂ- ೬೪): ಚಾರು 
ದತ್ತನು ವನಜಷಂಡದೆ ಬಂಡುವಿಂಡಿನ ಕೂಡೆ ರಾಯಂಚೆ ಬಿನದದಿಂದೆಡೆ. 
ಯಾಡುತಿಹ ಚೆಲುವನು. . . ಕಂಡು ಮೆಚ್ಚಿದನು (ಸಾಳ್ಮಳಾ. ೦೩-೦೨): 
ಪಾಂಡಿತ್ಯಮನೀಯೆ ಕಯ್ಯ ಗಿಳಿಗೊಲ್ಜೆ ಆತನದ ರಾಯಂಚೆಗೊಳ್ಳಡೆಯಂ 
ಮೆಲ್ಲಡಿ ಬೀಜ ಬಂದು (ಣಃ. ೭-೦೨). [ರಾಯ 4 ಅಂಚ್ಛಿ] 
ರಾಯಕಟಕ (ನಾ). ರಾಜನ ಸೈನ್ಯ; ಅರಸನ ಪಡೆ : ತಪ್ಪದೀ ಯುವ 
ರಾಜನಾಡಿದ ಕಪ್ಪುದೋಜದ ಮಾತು. ಹನುಮಂಗುಪ್ಪರದ ಭಟರುಂಟಿ 
ನಮ್ಮಾ ರುಯಕಟಕದಲಿ (ಕ46ಣ. 9-03-03). 
ರಾಯಳಟಕಪಿತಾಮಹ ಎ ರಾಜನ ಸೈನ್ಯಕ್ಕೆ ಅಜ್ಜನಂತಿರುವ 
ವನು; ಭೀಷ್ಮ : ರಾಯಕಟಕಪಿತಾಮಹನ ತಟುವಾಯಲಭಿಷೇಕವನು 
ಕೌರವರಾಯ ಮಾಡಿಸಿ ಪತಿಕರಿಸಿದನು. ಕುಂಭಸಂಭವನ (ಗುಪ್ಮಾರ್ರೋ- 
9 ಸೂಕರ), ರಾಯಕಟಕುಚಾಯ ೯ ರಾಜಸೈನ್ಯದ ಆಚಾರ್ಯ ; 
ಸೇನಾಪತಿ; ದ್ರೋಣ : ರಾರ್ಯಟಕಾಚಾರ್ಯನಾ ಚಾಪಾಯುಧಾಗ್ರಣಿ 
ಮೋಹಿದನು ಪದ್ಮಾಯತವ್ಯೂಹವನು (ಕುನ್ಮಾರ್ರೋ, * ಸೂಳೆ) 
[ರಾಯ - ಕಟಕ್ಕ] 
ರಾಯಕಲ್ಲು (ನಾ). ಅರೆಯ್ಸವ ಕಲ್ಲು: ಅರೆವ ಗುಂಡ ದೇವರ ಜಗಲಿ 
ಯೊಳಿಟ್ಟು ಹರಿಗಳ ತಂದು ರಾಯಕಲ್ಲ ಮೇಲಿಟ್ಟ ಮಜಕಿದೊಜಗಿದ್ದೆ 
ಮಕ್ಕಳ ಬಡಿದೆಬ್ಬಿಸಿ ಅಅೌಯದಂತೆ ಬೊಬ್ಬಿಡುವ. , . ಮಾಧವನ ಮಹಿಮೆ 
ಅಳವಲ್ಲವಾರಿಗೂ (ಪ್ರಶುದ- ೫-೬೬-0). [ರಾಯ್ಕ _._ ಕಲ್ಲು (<ಕಲ್ಸ್‌)] 
ರಾಯಕುಮಾರ (ನಾ): ರಾಜಕುಮಾರ; ಅರಸುಕುವರ. 
ರಾಯಕುಮಾರಚಮತ್ಕಾರ ಎ ರಾಟಕುಮಾರರಿಗೆ ತನ್ನ ಶೌರ್ಯದ 
ಚಮತ್ಕಾರವನ್ನು ತೋರಿಸುವವನು; ಒಂದು ಬಿರುದು: ವಿಜಯಲಕ್ಷ್ಮೀ 
ಮುಖದರ್ಶ್ಪಣಂ ರಾಯಉಮಾರಚಮತ್ಕಾರಂ (aes. xx, 
1066). [ರಾಯ . ಕುಮಾರ] 
ರಾಯಕುವರ (ನಾ). ಎ ರಾಯಕುಮಾರ : ಎಲೆ ರಾಯಕುವರ ನೀನಾರ 
ಲಸಿಕೆಯಂ ನೋಡದೆನ್ನಸುವನೋವಿದೆ (ಉಶ್ಯಕಿ ೩-೩); ರಾಯಕುವರನ 
ಮರಣವಾರ್ತೆಯನಾ ಸುಭದ್ರಾದೇವಿ ಕೇಳಿದಳು (ಕುವ್ಮಾರ್ರೋ, ೭-00). 
ರಾಯಕುವರವಿಭಾಡ ಎ. ರಾಜಕುಮಾರರನ್ನು ನಾಶಮಾಡುವವನು; 
ಒಂದು ಬಿರುದು : 'ರಾಯಕುವರವಿಭಾಡ ಬಂದನು ರಾಯಕಟಕಾಚಾರ್ಯ 
ಬಂದನು (ತುನ್ಮಾರ್ರೋ, ಓಂ. ೪-೩೨ 690). [ರಾಯ + ಕುವರ] 
ರಾಯಗಜ್ಜ (ನಾ), ರಾಜಕಾರ್ಯ : ಈ ರಾಯಗಜ್ಜದೊಳಾಂ ಪಡೆವಳ 
ನಪ್ಪೆಂ ಎನಗಪ್ಪಣೆ ವೀಳೆಯಮಂ ದಯೆಗೆಯ್ವು ದು. (8450: ೧೫-೨೦). 
[ರಾಯ + ಕಚ್ಚ) 
ರಾಯಗರೀಟೀರೆ. (ನಾ). ಒಂದು ಬಗೆಯ ಸೀರೆ : ಪಂಕಜಮುಖವು 
ಮಾನಾಂಕ ಮಃರಿವ ನೋಟ ಶಂಖಗೊರಳು ಗಿಳಮಾತು ಶಂಕಿಸಿ ರಾಯ 
ಗರೀಟಿಸೀರೆಯನುಟ್ಟು ನಿಶ್ನಂಕನೋಲಗದಿ ನಿಂದಿಹಳ್ಳು (ಸೌಂದಳಾ, ೩-೪೦). 
[? 4 ಸೀರೈ] 
ರಾಯಗಿಡಿಗ (ನಾ), ಒಂದು ಬಗೆಯ ದೊಡ್ಡವಾದ್ಕ : ಗಜಜುವಗ್ಗದ 
ಬೊಗ್ಗುಗಳ ದಿಗ್ವ ಜವ ನುಡಿಸುವೆ ರಾಯಗಿಡಿಗನ ವಿಜಯಬಲ ತೊಡ 
ರಿಕ್ಕಿತೈೆ ಕಲ್ಪಾಂತಸಾಗರಕೆ (ಕಾವ್ಮಾರೀ. ೨-೩); ತೊಳುವಲ್‌ಗಳ ರಾಯ 
ಗಿಡಿಗನೆ ಘೋಳಫೋರದೆ ಘೋಷವವೆನಯ ಸ್ಥಳಿ ನಡೆದುದು ಸೇನೆ 
(ಕಣಕ ೨-3). [ರಾಯ + ಗಿಡಿಗ್ಗ (ಐ.- ತೆಲು. ಗಿಡಿಯ)] 
ರಾಯಗಿಡಿಬಡಿ (ನಾ). =  ರಾಯಗಿಡಿಗ ; ಬೊಬ್ಬಿಡುವ ನಿಸ್ಲಾಳದ 
ಮಹಾರವ ರಾಯಗಿಡಿಬಿಡಿ [ಜ೫. ಗಡಿಬಿಡಿ]ಯಾ, ಘಡುಘುಡುಸ್ವರವೆಸೆಯ 
ಲಂಬರವೊಡೆದುದೋಯೇಂಬಂತೆ ನಗರವನೊಡನೆ ಹೊಜಿನಂಟರು ನೃಪಾಲನ 


7೦-೦೨; 


೭೬೧೬ ರಾಯಡೆಂಕಣಿ 


ಮಲ್ಲಸಂದೋಹ (ಉು್ಕಾಂ. ೩. 9-00) ; ಡೌಡೆ ರಾಯಗಿಡಿಬಿಡಿ ಕಹಳೆ 

ಕಂಬು ಭೇರಿ ಮೃದಂಗ ಬೊಂಬುಳಿರವಂಗಳಂದಂಬುಜಭವಾಂಡಮದಿರೆ 

(ಕಂಥ್ರ- ೩6-34). [ರಾಯ _ ಗಿಡಿಬಿಡ] 

ರಾಯಗಿಳಿ (ನಾ). ಅರಗಿಳಿ ; ರಾಜಶುಕ ; ಮಣಿಪಂಜರದೊಳು ರಾಯ 
ಗಿಳಿಯ ಹಸುಳೆ ಪಿಂದುಂ ರುಜಿಸುವಂದದಿಂ , . . ತೊಟ್ಟಿಲೊಳರಸುವುಗಂ 
ಬಳೆದಂ (ರುಣ. ೨-೬). [ರಾಯ + ಗಿಂ] 

ರಾಯಗುರಿಪು (ನಾ): ರಾಜಚಿಹ್ನೆ ; ಅರಸನ ಲಾಂಛನ : ಐಹಿಕವಾದ 
ತಂತಮ್ಮ ಎಲ್ಲಾ ವಾದ್ಯಗಳನ್ನೂ ಬಿರುದಾವಳಿಗಳನ್ನೂ ಮತ್ತಿನ ರಾಯ 
ಗುರಿಪುಗಳನ್ನೂ ನಿಲಿಸಿ (ರುಗಂ. 0೨-೪). 

[ರಾಯ 4 ಕುರಿಪ್ಪು [ಕ ಕುಜ್‌ಪು] 

ರಾಯಗುರು (ನಾ). ರಾಜನ ಗುರು : ನಾಗಲಾಂಬಿಕೆ ಗಡ ವಿರಕ್ಷೆ ಗಡ 
' ರಾಯಗುರುವ ಬಲು ದಣಾಯಕ ಬಸವನಕ್ಕ ಗಡ ಗರ್ಭಮಂ ತಳೆದಳ್ಗೆಡೇಂ. 
ಚಿತ್ರಂ (ತೆಶಪು- ೪-೦೬). [ರಾಯ + ಗುರ್ಯು] 

ರಾಯಗೆಂಪು (ನಾ)- ಗಾಢವಾದ ಕೆಂಪು ; ಅತಿಯಾದ ರಕ್ತವರ್ಣ ; 
(ಅಂದಳದ ರಾಯಗೆಂಪನ ಮಕಮಲ್ಲಿನ ಮೆ: ಲ್ಮುಸುಕನ್ನೆತ್ತಿ ಸರಿಯಿಸುವಳು) 
(061. 36-0). [ರಿಯ 4 ಕೆಂಪು) 

ರಾಯಗೆಲಸ (ನಾ). ದೊಡ್ಡಕೆಲಸ ; ಮಹಾಕಾರ್ಯ : ನಮ್ಮ ಹೊಚ್ಚ 
ಹೊಸಗನ್ನಡದ ಗುಡಿಯನ್ನೇರಿಸುವ ರಾಯಗೆಲಸಕ್ಕೆ ಕೈನೀಡುತ್ತೀರೊ ? 
(ade. 1, we). [ರಾಯ 4 ಕೆಲಸ] 

ರಾಯಗೋಪುರ (ನಾ). ದೊಡ್ಡ ಗೋಪುರ: ರಾಯಗೋಪುರವನ್ನು 
ಹದ್ದು ಕೊಂಡುಹೋಯಿತೋ ? (ಗರ). [ರಾಯ ಗೋಪುರ] 

ರಾಯಗೋಲು, ರಾಘೋಲು (ನಾ). ಒಕ್ಕುವಾಗ ಕಣದಲ್ಲಿ ತೆನೆ, 
ಹುಲ್ಲು ಮೊದಲಾದುವುಗಳನ್ನು ಎಳೆಯಲು ಉಪಯೋಗಿಸುವ 
ಒಂದು ಸಾಧನ ; ಮೆರೆಕೋಲು : ರಾಯಗೋಲಿನಿಂದ ಕಣದಲ್ಲಿ ತೆನೆ 
ಎಳೆದುಕೊ (69). ರಾಘೋಲು : ಸೆಳ್ಳು, ಜಂತಗುಂಟೆ. ರುಘೋಲು 
ಮೊದಲಾದ ಉಪಕರಣಗಳನ್ನು ಹೊತ್ತು (ಕನ್ನಶಾ- ೧೬೩), 

[ರಾಯ 4 ಕೋಲ್ಕು (< ಕೋಲ್‌,)] 
ರಾಯಗೋವಳ (ನಾ). ದನ ಕಾಯುವವರ ಮುಖಂಡ: 


ರಾಯ 
ಗೋವಳಂಗೆ ಬಿನ್ನವಿಸುವರ್‌ (ಗೀತಗೋ- ೪-0 ನ). 
೩0. [ರಾಯ 4 ಗೋವಳ (< ಗೋವಾಳ)] 
ರಾಯಗೋಳಾಯ್ದ (ನಾ). ಶ್ರೇಷ್ಠನಾದ ಕುದುರೆಸವಾರ ; 


ಉಮ್ಮತ್ತೂರ ಶ್ರೀವೀರ ಶ್ರೀಮಲ್ಲರಾಜಒಡೆಯ ರಾಯಗೋಳಾಯ್ಲು ನ 
ಕುಡುತೆಯಲ್ಲಿ ಪ್ರವೇಶ (061. ೩೪-03). 
[ರಾಯ 4 ಗೋಳುಯ್ಲ (ಆ ಗೋಟಾಯಿಲ)] 
ರಾಯಜಗಜಟ್ಟಿ (ನಾ). ರಾಜನ ಪ್ರಖ್ಯಾತ ಜಟ್ಟೆ ; ಅರಸನ ಪ್ರಸಿದ್ಧ 
ನಾದ ಮಲ್ಲ : ರಾಯಜಗಜಟ್ಟಿಗಳು ರಿಪುಕುರುರಾಯ ಥಟ್ಟಿನೊಳನಿಬರಿಗೆ 
ನಿನ್ನಾಯತದಿ ನಿಲುವಂಘವಣೆಗಾವೇನ ಹೇಳುವೆವು (%21,೪. ೧೩-0೦). 
[ರಾಯ 4 ಜಗಜಟ್ಟಿ] 
ರಾಯಜಗದಳೆ (ನಾ). ಒಂದು ಬಗೆಯ ನಾಣ್ಯ : ಶ್ರೀಕೇಶವದೇವರಿಗಂ 
ಬ್ರಾಹ್ಮಣರಿಗಂ ಕ್ರಯದಾನವಾಗಿ ಕೊಟ್ಟುಕೊಂಡ ರಾಯಜಗದಳ್ಳ ಗದ್ಮಾಣ 
ಅಯಿನೂಅಹತ್ತು ಮತ್ತಂ (ಕ೩- 11» ೦೬೨೨೦; 2183). 
[ರಾಯ + ಜಗದಲ, ] 
ರಾಯಡೆಂಕಣಿ (ನಾ). ಒಂದು ಬಗೆಯ ಯುದ್ಧಸಾಧನ ; ದೊಡ್ಡ 
ಡೆಂಕಣಿ : ತೋಣ'ದೆಡೆಗೆ ಸಿಡಿವ ಡೆಂಕಣಿ ರಾಯಡೆಂಕಣಿಗಳ ಸಾಲು ಬಿಡ 
'ದೊಪ್ಬದವು ದುರ್ಗದೊಳು (ಜಂ. ೪೨-೬೮) ; ಗಗನದೊಳಿಟ್ಟಣಿಸಿದುವು 
ರಾಯಡೆಂಣಿ ಕವಣೆಗಲ್ಲುಗಳು (ಮಣಣ: ೨-೦೬)... [ರಾಯ ಡೆಂಕಣಿ) 


48 


[3 


ರಾಯತನ 


ರಾಯತನ (ನಾ)- ದೊರೆತನ ; ರಾಜತ್ವ: ರಾಯತನವೆಮಗಿಂದ್ರ 
ಲೋಕದ ಲಾಯದಲಿ ದಿಟ (ಕುಣ್ಮಸೆ- 0೩-13) ; ಶ್ರೀಮಂತರನ್ನು ಅವರ 
ರಾಯತನದ ಹಾವುಗೆಯ ಮಂಗಳಕ್ಕೆ ಸೀಳಿಡುವುದಾಗಿಯೂ ಕೂಗಿ ಕಳಕಳ 
ಮಾಡಿದರು (೩ಗರ. ೬-೨೦). [ರಾಯ | ತನ] 

ರಾಯತವಸಿ " ರಾಯದವಸಿ ' ನೋ: ಕ 

ರಾಯಥಟ್ಟು (ನಾ). ಎ ರಾಯಕಟಕ : ರಾಯಕಟಕುಚಾರ್ಯನೊಡ್ಡಿದ 
ರಾಯಥಟ್ಟಿನೊಳಿರುಳು ಕೊಂದನು ವಾಯುತನಯನ ತನುಜನಗ್ಗದ 
ದೈತ್ಯಕೋಟೆಗಳ (ಕುನ್ಮಾರ್ರೋ- ೨8 ತೂಕ)... [ರಾಯ ಥಟ್ಟ್ಟು? 

ರಾಯದವಸಿ, ರಾಯತವಸಿ (ನಾ). ರಾಜಯಷಿ : ರಾಜರ್ಷಿ: 
ಅಗ್ರಜಂಗಾಂ ಬಲೌಯನಿರ್ಪಿನಂ ರಾಯದವಸಿಯ ಕುವರಿಯಂ : . - 
ಸೀತೆಯನಣ್ಣನಾಣತಿಯಿಂ ಕಾಡೊಳ" ಬಿಸುಡಲೈ ಬದ್ಧನಾದೆಂ (ರಾಕತಿಕ್ಕ. 
೨೬-೪). ರಾಯತವಸಿ: ಆ ರಾಯತವಸಿ ತನ್ನೊಳಿಟ್ಟಿರ್ದ ದೃಢ 
ಭಕ್ತಿಯಂ ಕಾಣಂತೆ ಸಂತಸಂದಾಳ್ವು . . . ಜನಾರ್ದನಂ ತಾಂ ಪ್ರತ್ಯಕ್ಷನಾದಂ 
(ಅರ್ಕುಳ: ೬-04). [ರಾಯ  ತವಸಿ] 

ರಾಯದಳ (ನಾ). ಇ ರಾಯಕಟಕ : ಗಜದ ಬಳಿಯಲಿ ಸಂದಣಿಸಿದುದು 
ರಾಯದಳ ಮಣಿರಥುಕಾಯದಲಿ (ಕುಠ್ಮಾಕ- ೨-೦೦) ; ರಾಯ ರಘುಕುಲ 
ಸಾರ್ವಭೌಮಂಗೆ . , . ಅನುಪಮರಾಯದಳವನು ಶೋಟ್‌ ಮನ್ನಿಸಿ 
ಕೊಂಡನಾ ರವಿಜ (8460. ೪-೬ ತೂ). [ರಾಯ 4 ದಳ್ಳ (-ದಲ)] 

ರಾಯನಿಂಬೆ (ನಾ). ಒಂದು ಬಗೆಯ ದೊಡ್ಡಜಾತಿಯ ನಿಂಬೆ : 


19 


ಭರಮಹೆಗ್ಗಡೆ ೬.೬೬ ರಾಯನಿಂಬೆಯ ಹಣ್ಣು! ಗಳನ್ನಿತ್ತು ತನ್ನ ಪರಿಚಯ 
ವನ್ನು ಹೇಳಿಕೊಂಡನು (46. ಟ). ' ಗಜನಿಂಬೆ” ಪರಾ. 
[ರಾಯ - ನಿಂಬೆ 


ರಾಯನೆಲ್ಲಿ (ನಾ). ಒಂದು ಬಗೆಯ ದೊಡ್ಡಜಾತಿಯ ನೆಲ್ಲಿ; ಅರ 
ನೆಲ್ಲಿ: ಅಳಿ ಕಿತ್ತಳೆ ಹಲಸು ಬಕ್ಕೆವಲಸಿನ ಸಾಲುನೆಲ್ಲಿಯ ರಾಯನೆಲ್ಲಿ 
(ಉತ: ೬-೨೬೭) : ಆನೆಯ ಮರಿಗಳು ಮುರಿದ ರಾಯನೆಲ್ಲೀಮರದ 
ತೊಗಟೆಯ ವಾಸನೆ ಬರುತ್ತದೆ (ಹುಂಎಯು: ೫-೩೦). [ ರುಯ _ ನೆಲ್ಲಿ) 
ರಾಯನೇರಿಲು (ನಾ). ಒಂದು ಬಗೆಯ ದೊಡ್ಡ ಜಾತಿಯ ನೇರಿಳೆ; 
ಅರನೇರಿಲು : ನೇರಿಲುಂ ರಾಯನೇರಿಲು ಜಂಬುನೇರಿಲು ತೋರುತಿಹ 
ಹಿಪ್ಪಲಿಯ ನೇರಿಲುಂ (568ೋ- ೨೯-೩೦). 
[ರಾಯ 4 ನೇರಿಲು ( ೬ ನೇಜಬ್‌ )] 
ರಾಯಪುಡಿಶರ್ಕರೆ (ನಾ). - ರಾಯಪುಡಿಸಕ್ಕರೆ : ಹಸುವಿನ ಹಾಲು 
ಚೆನ್ನಾಗಿ ಕಾಸಿ ರಾಯಪುಡಿಶರ್ಕರೆ ಜೇನುತುಪ್ಪವೆರಸಿ ಸೇವಿಸೆ ಹೆನ್ನೆತ್ತರು 
ನಿಲುವುದು (1ಕ್ಕೆ. ೧೯೬). [ಇ ರಾಯಪುಂಸಕ್ಕರೆ ] 
ರಾಯಪುಡಿಸಕ್ಕರೆ, ರಾಯಿಪುಡಿಸಕ್ಕರೆ (ನಾ)- ಒಂದು ಬಗೆಯ ಸಕ್ಕರೆ : 
ಚಿತ್ರಮೂಲ, ಬೆಳ್ಳುಳ್ಳಿ .... ಜೀರಿಗೆ ಇವುಗಳನ್ನು ಸಮಭಾಗವಾಗಿ 
ಕಷಾಯವಕ್ಕಿ ಶೋಧಿಸಿಕೊಂಡು, ರಂಯಪುಡಿಸಕ್ಕರೆ ಮತ್ತು ಹಸುವಿನ 
ತುಪ್ಪದಲ್ಲಿ ಪ್ರತಿಪಾಕವನಿಕ್ಕಿ ಕೊಡಲು ವಿಷಮಜ್ವರೆ ಗುಣವಾಗುವುದು 
(೫46. 068). ರಾಯಿಪುಡಿಸಕ್ಕರೆ: “ಶರ್ಕರಾ- ಸಿತಾ-೨ ತವರಾಜನೆಂಬ 
ಸಕ್ಕರೆ. ರೌಯಿಪುಡಿಸಕ್ಕರೆ” (ಸಿರ್ಯಾಂಕಿ- 3%). [ ೬ ರುಯಪುರಿಸಕ್ಕರೆ ] 
ರಾಯಪುರಿಸಕ್ಕರೆ (ನಾ) ರಾಯಪುರಿ ಎಂಬ ಊರಲ್ಲಿ ತಯಾರಾದ 
ಸಕ್ಕರೆ: ಇಷ್ಟು ಸೊಪ್ಪನ್ನು ಸಮಾನಂಗೊಂಡು . ಅಕ್ಕಿಗಚ್ಚಿನಲ್ಲಿ' ರಾಯ 
ಪೃರಿಸಕ್ಕರೆ. ತುಪ್ಪದಲ್ಲಿ ಮೆಲ್ಲಲು ಗರ್ಭಕಟ್ಟುವುದು (ಇಕ್ಕಿ: ೧೦). 
ಛಾಯಪುರಿಯ ಸಕ್ಕರೆ. ರಾಯಪುರಿಸಕ್ಕರೆ : ವಿಷ್ಣುಕ್ರಾಂತಿಪರ್ಣ; 
೬ ೬ ಹಿಂದು ಪೂವು ರಾಯಪುರಿಯ ಸಕ್ಕರೆಯಿಂದ ಕಲ್ಕಮಾಡಿ ಕೂಡಿ 
'ಮೂಲುದಿನ ಕೊಳ್ಳಲು ದ್ವಂದ್ಧಮೇಹ ನಾಶ (ನಹ. ಆ). "ರಾಯ 
ಪುಡಿಸಕ್ಕರೆ ' ಪರಾ, [ . ಮರಾ, ರಾಯಪುರೀಸಾಖರ" ] 


೭೬೧೭ 


೩ | ರಾಯಭಾರ (ನಾ). 


ರಾಯಭೇರಿಗೆ 


ರಾಯಪೌಜು (ನಾ) ರಾಯಕಟಕ : ವಿಜಯವಾದ್ಯಗಳಬ್ಬರ 

ರಾಯಪೌಜಲಿ ಶ್ರಿಜಗಕ್ಕೆ ಭಯವ ಬೀಜ್‌ದುವು (ಕರಂ: ೦೩-೨0). 
[ರಾಯ 4 ಪೌಜು ( ಎಇ ಫೌಜು)] 

ರಾಯಬಿತ್ತರಿಗೆ (ನಾ). ರಾಜಪೀಠ ; ಸಿಂಹಾಸನ: ಅವಳು ಮಖಂದೆ 
ರಾಯಬಿತ್ತರಿಗೆಯನ್ನೇರಿದ ವಿಜಯನಾರಸಿಂಹನನ್ನು ಪಡೆದದ್ದರಿಂದ ವಂಶ 
ವೃಕ್ಷವನ್ನಡರಿದ ಅವನ ಜತೆಯಲ್ಲಿ ಇವಳೂ ಪ್ರಧಾನಳಾಗಿ ಕಂಡಳು 
(68. ೪, ಶ್ರಸ್ತಾರಕ)- [ರಾಯ  ಬಿತ್ತರಿಗೈ] 

ರಾಯಬೀದಿ (ನಾ). ಮುಖ್ಯವಾದ ದಾರಿ; ರಾಜಮಾರ್ಗ ; 
“ರಾಯಬೀದಿಯೆಂದುಂ, ರಾಜಬೀದಿ” (ಕಕ೫ಾ- ೩೯-೩೦೩) ; ಕಣ್ಣಿಂಬಾದುದು 
ರಾಯ[ಶಾಕಾಂ.ಜ]ಬೀದಿ (ಕಗ: ೩8) ; ರಾಯಂಚೆ ಪೊಣರ್ವಕ್ಕಿ 
ಗಳೆಡೆಯಾಟದ' ರಾಯಬೀದಿಯೊ ತುಂಬಿಗಳ ಲಾಯಮೊ. ಪೇಳು 

(samo: ೨-೪೨). [ರಾಯ 4 ಬೀದಿ] 

ರಾಯಬೊಗರೀ(ನಾ). ಜೂಜಿನಂತೆ ಆಡುವ ಒಂದುಬಗೆಯ ಬುಗುರಿಯ. 
ಆಟ ; ಲೆತ್ತ, ಪಗಡೆ, ರಾಯಬೊಗರಿ . ,, ಮೊದಲಾದ ಜೂಜಿನಾಟ 
ಗಳನ್ನಾಡಿ (ರ೬: ೧೦೫. [ರಾಯ ಬೊಗರಿ ( «ಎ ಬವರಿ) 1 

ರಾಯಟೋರೆ (ನಾ). ಒಂದು ಬಗೆಯ ದೊಡ್ಡ ಜಾತಿಯ ಬೋರೆ... 
ಎಲಚಿ :.“ ರಾಜಕೋಲಃ. . ರಾಯಬೋರೆ, ಹೇರೀಚಲು” (೬4ರ: 049); 
ಬೋರೆಯರಬೋರೆ ಪುಳಿಬೋರೆ ಸೀಬೋರೆಯಿಂ ರಾಯಬೋರೆಯು. 
(ಹರೋ. ೨೪-೩೦) - [ ರಾಯ -- ಬೋರ್ಕೆ ] 

೧. ರಾಜ್ಯಾಡಳಿತವನ್ನು ನಡೆಸುವುದು ; 
ರಾಜ್ಯಭಾರ: ರಾಜೇಂದ್ರನು ಸುಪ್ರಸಿದ್ಧರಾಯಭಾರಕಾರ್ಯಧುರಂ 
ಧರತ್ವದೊಳ್‌ ದೀಕ್ಷಾಬದ್ಧನ್‌ಗಿ (33190. ೬-0೦0): ೨. ದೂತಕಾರ್ಯ; 
ದೌತ್ಯ : ಶರಣದೇಹಿಕದೇವನೆಂಬೀ ಬಿರುದ ಮೆಜ್‌ಯೆಲು ರಾಯಭಾರವ 
ಧರಿಸಿ ಕೌರವನರವನನೆಗೆ ನಡೆತಂದನಸುರಾರಿ (ಕಾರ್ಯಾ: 6 ಸೂಕತೆ) ; 
ಈತನ ರಾಯಭಾರವು ಸಫಲವಾಯಿತು (ಕಂಣಮ್ಕು, ೨೭). 

[ಆ ಸಂ. ರಾಜ್ಯಭಾರ, /ತೆಲು, ರಾಯಬಾರ, ರಾಯಭಾರ ] 
ರಾಯಭಾರಿ (ನಾ). ೧. ಪ್ರತಿನಿಧಿ : ನಿಯೋಗಿ: ಜಯವರ್ಮಂ 
ಆದರದಿಂದಟ್ಟಿದ ರಾಯಭಾರಿ ದಮನಂ ಬಂದಿರ್ದೆವಂ (ಶೃತ್ಮಶು- ೭-೩೬); 
ತ್ವರಿತದಿಂ ಬುದ್ಧಿವಂತರ ರುಯಭಾರಿಮುಖ್ಯರನು ಕಳುಪೆ (ಕೈಯ. 1, 
9೩). .೨: ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಕಳುಹಿಸ 
ಲ್ಪಟ್ಟ ನಿಯೋಗಿ ರಾಜದೂತ : ನೀವು ನಿಮ್ಮ ಮಂತ್ರಿಪದವಿಗೆ 
ರಾಜೀನಾಮೆಯನ್ನು. . . ಪರದೇಶದ ರಾಯಭಾರಿಯಾಗಿ ನಿರ್ದೇಶಿಸಲ್ಲಡದೆ 
ಕೊಡಬೇಡಿರಿ (ಊಕಸಂ. 34) ; ಏರೋಪ್ಯನಾಡುಗಳ ' ಗಿಡಮರಗಳೂ 
ಇಲ್ಲಿಗೆ ರುಯಭಾರಿಗಳಂತೆ ಬಂದು ನೆಲಸಿದವು (ಕಾಸಗಿ. ೩, ಮುನ್ನುಂ)- 
[ರಾಯಭಾರ 3. . ಇ್ವ. / ತುಳು. ರಾಯಭಾರಿ; ತೆಲು. ರಾಯಬಾರಿ, 
ರಾಯಭಾರಿ] 

ರಾಯಭಾರಿತನ (ನಾ). - ರಾಯಭಾರ ೨ ; ಧನದನಗಂ ತನಗಟ್ಟಿದೊಡೆ. 
ರಾಯಭಾರಿತನಂ ಬಂದಂತಿರ್ಪುವಿದಜ ಕುಂಜೋಪಾಂತ ' ಥಳಥಳಿಸಿ ಬೆಳಗೆ 
ಕುಳಿಶಾಶ್ಮಂಗಳ್‌ (ಕಾಂತಿಪು. ೨-೦೦೩) ; ಆಕೆಯ ಪರವಾಗಿ ರಾಯಭಾರಿತನ 
ವಹಿಸಿ ಬಂದಿರುವುದು ನಾನೇ(ಐಕ್ಕ್ಳ್ಕಿ. ೬೨೦): [ ರಾಯಭಾರಿ +... ತನ] 

ರಾಯಭೇರಿ (ನಾ). ದೊಡ್ಡದಾದ ಭೇರಿ; ಭಾರಿಯಾದ ನಗಾರಿ: 
ಧ್ವನಿಗೈದುವನಿತಜಕೊಳಗೆ  ರಾಯಭೇರಿಗಳನುವಾದ  ಚೆನ್ನಗಾಳೆಗಳು 
(exo. 32-0). [ರಾಯ 4 ಭೇರಿ] 

ರಾಯಭೇರಿಗೆ (ನಾ). ಇ ರಾಯಭೇರಿ : ಹಾಯು ಹರಿಗೋಲಾದೆ 
ರಾಯಭೇರಿಗೆಯಾದೆ ರುಯರಾ ಕಾಲಿಗೆ ಮುಳ್ಳೊತ್ತುವಾದೆ (ಕತಕ. ೪-೨). 

[ ರಾಯ 4 ಭೇರಿಗೈ (8 «ತಮಿ. ಪೇರಿಕೈ) ] 


ರಾಯಮನೆ 


ರಾಯಮನೆ (ನಾ). ರಾಜನ ನಿವಾಸ; ಅರಮನೆ : . ಘನತರಭದ್ರ 

ಮಂಟಪಗಳಿಂದಾ ರಾಯಮನೆ ರಾರಾಜಿಸುತಿಹುದು (10. 3-೩). 
[ರಾಯ _. ಮನೆ] 

ರಾಯಮನೆತನ ( (ನಾ). ರಾಜಮನೆತನ ; ಅರಸುಕ: 
ಎಂಬ ಬಿರುದೂ ಮಹೀಶೂರ ರಾಯಮನೆತನಕ್ಕೆ ಆಚನ್ಹಾ )ರ್ಯವಾಗಿ 
ಸಲ್ಲತಕ್ಕದ್ದು (ರರುಗಂ- ೪0-೧). [ ರಾಯ __ ಮನೆತನ ] 

ರಾಯಮನ್ನಣೆ (ನಾ). ಅರಸನಿಗೆ ದೊರೆಯುವ ಗೌರವ ; ರಾಜ 
ಮನ್ನಣೆ : ಅಲ್ಲಿಯ ಪ್ರಜೆಗಳಾದರಂ ಮಿಗೆ ಮಾಡಿದ ರಾಯಮನ್ನಣೆಯಂ 
ಕಯ್ಕೊಂಡು (ಮಂತ. ೩-೮೮ ರ. [ರಾಯ - ಮನ್ನಣೆ] 

ರಾಯಮಟ್‌ಗೆ (ನಾ). ಶ್ರೇಷ್ಠವಾದ ಸ್ಮ ಸ್ಥಳ, ಸ್ವಾನ (?) : ನೆಟ್ಟನೆ 
ಜಂಬೂದ್ವಿಪಕ್ಕಿಟ್ಟಳ ಹಗರಟಗೆನಾಡು ನೊಸಲಾ ನೊಸಲಿಂಗಿಟ್ಟೆಸೆವ 
ತಿಟಕದಂತಿರೆ ಪಟ್ಟಣವಿದು. ರಾಯಮಟಗೆ ಕಲುಕೆಆಕಿಯೆಸಿಗುಂ 
(3333- xx. 303-190 ; 1244): [ರಾಯ 4 ಮಲಗೆ] 

ರಾಯಮಾನ (ನಾ). ರಾಜನಿಗೆ ಸಲ್ಲುವ ಆದಾಯ ; ರಾಜಾದಾಯ ; 
ರಾಜ್ಯಾದಾಯವು. ಪಡ್ಫು; ಗವೆಂದು ಗೊತ್ತಾದ ನೆಲಗಂದಾಯದಿಂದಲೂ 
ಪೊಗದಿ, ನಿಕ್ಷೇಪ, ಶುಲ್ಕ ದಂಡ ಮತ್ತು ಗಣಿಗಳ ರಾಯಮಾನಗಳಿಂದಲೂ 
ಉತ್ಪತ್ತಿಯಾಗುತ್ತಿತ್ತು (ಕಾಂತ್ರ- [ರಾಯ 4 ಮಾನ] 

ರಾಯಮೂದಲೆ (ನಾ): ಅಧಿಕವಾದ ತಿರಸ್ಕಾ ರ,-ಅವಹೇಳನ : 
ಆತನ ven ಕಾತ್ರದ ರಾಯಮೂದಲೆಯನ್ನೊ ಡಿ ವಿಡಂಬಿಸಿ 
ಕೆಣಕಿ . * ಮಹಾಪರಾಧವನ್ನು ನೀನು ನಡೆಯಿಸಿದವನಾದೆ (ರಿಕುಗಂ, 
as-t). [ರಾಯ 4 ಮೂದಲೈ] 

ರಾಯಮೋಹರ (ನಾ). ಎ ರಾಯಕಟಕ : ಬಲವಲ್ಲಲ್ಲಿ ಭಯಗೊಳೆ 
ದ್ರೋಣ ಹೊಕ್ಕನು ರಾಯಮೋಹರಷ್ಯ (ಕುಪ್ಮಾರ್ರೋ. ೨-4೪); ಹೊಂತಕಾಟ್‌ 
ಗಳಾಗ ರಂಯಮೋಹರದಲಿ ಪಂತದೊಳಿಸೆ: ಸೆದರುಬ್ಬಿನಲಿ (ಕಂಠಂ. ೦೫-೨೦). 

[ರಾಯ | ಮೋಹರ,] 

ರಾಯರಾವುತ, ರಾಯ:ರಾವುತ್ತ, ರಾಯರಾವ್ತ (ನಾ) ಶ್ರೇಷ್ಠನಾದ 
ಕುದುರೆಸವಾರ : ಹಿರಿಯ ಮಲಧಾರಿಗಳು ಬವ: ಸ್ಪಿಗ ಮುಂದೆ ವೀರರ 
ಮಕುಟವರ್ಧನರ ರಾಯರಾವು[ಕಣಂ - ಹು)ತರ . ನಡುವೆ , 
ಚಂದ್ರಾದಿತ್ಯನಿರ್ದನು (ಸೋನುತ- ೪-೩೩) ; ಖುರ ಕುಣಿದಾಡೆ ಹೊಕ್ಕೆ ರು 
ರುಯರಾವುತರು (ಕುಪ್ಕಾರ್ರೋ. 0೬-೨). ರಾಯರಾವ್ರತ್ತ ; ಗೆಲ್ಲಂಬಡೆದ 
ರದಟಿನಿಂ ರಾಯರಾವುತ್ತರಾಗಳ್‌ (1೫. ೨೬೪), ರಾಯರಾವ್ತ : 

ನಂಯುಜದ ಸಾಲೆಸೆದುದೊಡಿಗಿದ ರಾಯರ ವ್ತರ ಮಣಿಮಕುಟ ಮರ 


ಆ 'ಮೊನೆಗಾರ' 


ಸ. ಸೆ (ಕುವ್ಯಾರ್ರೋ. ೦೬-೪). [ರಾಯ 4 ರಾವುತ] 
ರಾಯರಾವುತ್ತ ' ರಾಯರಾವುತ' ನೋ. 
ರಾಯರಾವ್ತ " ರಾಯರಾವುತ' ನೋ 
ರಾಯರಿಸಿ (ನಾ). ರಾಜಯಷಿ ; ರಾಜರ್ಷಿ: ಈತನನಂತರಿಕ್ಷದೊಳ್‌ 


ಕರಗಳನೆತ್ತಿ ರಾಯರಿಸಿಯೆಂದುರೆ ಕೀರ್ತಿಪರಲ್ತೆ 
st). [ರಾಯ _. ರಿಸಿ (£ರುಷಿ)] 

ರಾಯರೂವಾರಿ (ನಾ). ಶಿಲ್ಪಿಗಳಲ್ಲಿ ಶ್ರೇಷ್ಠನಾದವನು : ಕಲ್ಯಾಣದ 
ರಾಯರೂವಾರಿ ಬಲ್ಲೋಜ ಕಂಡರಿಸಿದ ಸೌಸನ (3ೌ29- xx; ೨೦೨-೧೦೦ ; 
3244) - [ರಾಯ ರೂವಾರಿ] 

ರಾಯರೇಖೆ (ನಾ). ರಾಜನು ಮಾಡಿದ ಆಜ್ಞೆ; ರಾಜಾಜ್ಞೆ: ರಾಯರೇಖೆಯ 
ಭವ್ಯರಾಲಿಸಿ ರಾಯಬಿಜ್ಜ ಣ ಬಸವಗುಲಿದವುಪಾಯ ತಂತ್ರಾಲೋಡವಾದುದೆ 
ಭಾರ್ಯೆಯಗ್ರಜನ (mua: ೭೬-ಂ)- [ರಾಯ - ರೇಖಿ] 

ರಾಯಲ್ಡ್‌ (ನಾ). ಮುದ್ರಣಕಾಗದದ ಒಂದು ಅಳತ್ಯೆ ಇ ಇಪ್ಪತ್ತುನಾಲ್ಕು 
ಅಂಗುಲ ಉದ್ದವೂ. ಹತ್ತೊಂಬತ್ತು ಅಂಗುಲ ಅಗಲವೂ ಇರುವ 


ಚಾರಣರ* (ಕಂತ 


೭೬೧೮ 


38 


ರಾಯಸ 
ಮುದ್ರಣದ ಕಾಗದ : ಮುದ್ರಣದಲ್ಲಿ ವಿಂಗಡಣೆ ಮಾಡುವಾಗ ಈ * 
ಮುಂದಿನ ಪಟ್ಟಿಯನ್ನು ಅನುಸರಿಸುವುದು ಲೇಸು , , . ರಾಯಲ್‌, 
ಡೆಮ್ಮಿ. ಕ್ರೌನ್‌ (ಮುತ್ರಕ- ೨ಬ). [+ ಇಂ. goyal] 
ರಾಯಲ್ಕ್‌ (ನಾ). ಚಿತ್ರದುರ್ಗದ ಪಾಳೆಯಗಾರರ ಕಾಲದ ಒಂದು 
ಚಿನ್ನದ ನಾಣ್ಯ ; ದುರ್ಗವು ಕೈವಶವಾದ ಮೇಲೆ ಈ ದೊರೆಯ ಬೊಕ್ಕಸ. 
ದಳಿದ್ದು ಹಗೆಗಳ ಕೈಗೆ ಸಿಕ್ಕಿದ ನಾಣ್ಯಗಳ ವಿವರ,.. ೧೦೦,೦೦೦ 
ರಾಯಲ್‌ (45. 00೩). [21 
ರಾಯವಜೀರ (ನಾ). ರಾಜನ ಮಂತ್ರಿ ಶ್ರಿ,-ಸಚಿವ : ರಾಯವಜೀರರೊಳ್‌ 
ರಾಣಾ ಜಗದೇವರಾಯರಸನಗ್ಗ ಳಂ (ಕನು - ೦೨-೦೪). 
[ರಾಯ - ವಜೀರ] 
ರಾಯವತ್ತಳೆ (ನಾ). ರಾಜನ ನಿರೂಪ ; ಅರಸನ ಅಪ್ಪಣೆ : 
ಶ್ರೀ ಬೆಟ್ಟದ ಚಾಮರಾಜಒಡೆಯರ ಬಳಿಗೆ ಈ ನಿರ ಶ್ಲಯವನ್ನು ರಾಯವತ್ತಳೆ 
ಯಟ್ಟಿ (ಕಟಕ. ೨೦೩-೩)- [ರಾಯ 4 ಳು 
ರಾಯವಾಡ (ನಾ). ರಾಜನನ್ನು ಕುರಿತ ಸ್ಟುತಿ, -ಹೊಗಳಿಕೆ ; 
ಓದುವ ರಾಯವಾಡದುಗ್ವೈಡಿಸುವ ಮಾಗಳಕದೆ ಚಪ್ಪ ಸರಿಸುವ ಪಡಿಯಅರ 
ಓಕ ಕೈವಾರಿಗಳಾಡಂಬರಮಳು! ೦ಬವನಾಗೆ (ಅತಂಘು- 
[ರಾಯ + ವಾಡ್ಯ (p *- ಪ್ರಾ. ಪಾಢ ಇ. ಅಧ್ಯಯನ, ಶುಸ್ಟ್ರ)) 
ರಾಯವಾವುಡ (ನಾ). ರಾಜನ ವಸ್ತ್ರ; ಅರಸನು ಉಡುವ ಬಟ್ಟೆ 
ಇದು ಡೂ ನೆಲೆಯ: ದನೆೋ ತಂದನಿಂದು ಸಬ್ಬ ವಜ 
(3ಳ2- ೬-0೭8). [ರಾಯ 3. ಪಾವುಡ್ಕ) 
ರಾಯಶಿಲ್ಪಿ (ನಾ). - ರಾಯರೂವಾರಿ : ರಾಯಶಿಲ್ಪಿ “ಅಪ್ಪಣೆ ಆದರೆ. 
ಹೋಗಿ ಬರುತ್ತೇನೆ ಪ್ರಭು” ಎಂದನು. (ಸರತಿ. ೪3): [ರಾಯ | ಶಿಲ್ಪಿ] 
ರಾಯಸ (ನಾ). ೧. (ತಮ್ಮ ಪ್ರಜೆಗಳನ್ನು ಕುರಿತು ಗುರು, ರಾಜ 
ಮುಂತಾದ) ಹಿರಿಯರು ಬರೆಸುವ ಪತ್ರ ; ನಿರೂಪ: ಬಲಾರಿಗೆ 
ದಿವಿಜುರಿ ರಾಯಸಂ ಬರೆಯಿಸುವಂ (ಕನಂಥ್ರ- 0-೪) ; ರುಯನುಯುಷ್ಕಾವ 
ಸಾನದ ರಾಯಸವ ಬರೆಸಿದರು (ಕರರ. ಆಡಳಿತವನ್ನು 
ನಡೆಸಲು , . . ಯಾವ ಭಾಷೆಯಲ್ಲಿ ರಾಯಸಗಳನ್ನು ಬರೆಯಬೇಕು ?) 
(ಯಕ್ಷಕ್ರ. ೨ ೨. (ರಾಜನ) ಆಜ್ಞೆ; ಅಪ್ಪೆಣೆ ; ಕಟ್ಟಳ್ಳಿ; 
Rory ಪು ರಾಯಸವಿತ್ತು ಹಾರ ೈಸುತರಸಾಳ ರ್ಗ 
ಬೆಸನಿತ್ತು (8906, 8-೯) : ಯಾ ರಾದೆಸ: ದ ಮರ್ಯಾದೆಯ ಆ ಚಂದ್ರ 
ಗಿರಿಯ ರ ಪೂರ್ವ್ವದಲು ಸುವಂತೆ . , . ಮಾಡಿಸಿ 
ಕೊಂಬುದು (8322- 12-11, 9೯-೪0: 1405) : ರಾಯಸವೆಂಯುದು ರಾಯ 
ಗಲ್ಲದೆ ಮಿಕ್ಕ ನಾಯಕಮಕ್ಕಳಿಗುಂಟೆ (1೧೫: 00-22). ೩.' ಆಜ್ಞಾ 
ಪತ್ರಗಳನ್ನು ಬರೆಯುವ ಹಾಗೂ ಓದಿ ಹೇಳುವ ವೃತ್ತಿ 
ಈ ಲಿಖಿತವಚ್ಚರಿ . . . ವಾಚಿಸುವೆನೆಂದೆನಂತ ರುಯಸದ ಕಡು 
ನಿಲ್ಲದನಿಬರ್‌ ನೋಡಿ (6880- ೩೦-೪೭) ; ಕರಿಸಿ ರಾಯಸದ ವ: ಮಂತ್ರಿಗಳ, 
ದೊರೆಗಳಿಗೋಲೆಯ ಬರಿಸಿದ ಲಿಂಗರಾಜೇಂದ್ರೆ (ಕನನ 30-1 9-೩; ರಾಹು 
ಶಕಟದಾಸನು ಅಮಾತ್ಮರಾಕ್ಷಸನೆ ಪ್ರೇರಣೆಗೆ ಒಳಗಾಗಿ . » ತಂತ್ರಗಳನ್ನು 
ನಿತ್ಯವೂ ಹೂಡುತ್ತಿದ್ದ ಕಾರಣ (ಉನ. ೨೩)- 
ರಾಯಸದವ ಎ ರಾಯಸೆವನ್ನು ಬರೆಯುವ ಹಾಗೂ ಓದಿ 
ಹೇಳುವ ಕೆಲಸದವನು ; ರಾಯಭಾರಿಗಳ ರಾಯಸದವರ ಕರಣಿ 
ಜೋಯಿಸರ ನಡುವೆವೊಡ್ಡೋಲಗಂಗೊಟ್ಟು  ರಂಜಿಸುತ್ತಿರ್ದನು 
(ಸರ್ಮುಳಾ- ೨-೩) ; ಅಂತಸ್ತು ಗೌರವಗಳಿಗೆ ತಕ್ಕಂತೆ ಒಕ್ಕಣಿಸಿದ ಲಗ್ನದ 
ಓಲೆಗಳನ್ನು ಯೋಗ್ಯ [ರಾದ ರಾಯಸದವರು, ಭಟರು ಒಯ್ದರು (ಶಾಕ, 
೯೩)- (ದೇ ತನು, ಇರಾಯಚಮ್‌, ರುಯಚಮ್‌ ತುಳು. ರಾಯಸ, 
ತೆಲು. ಸ. ವ್ರಾಯಸ] 


00-68 ವ). 


3-೬-0); 


ರಾಯೆಸನ್ನಿ 


4 


ರಾಯಸನ್ನಿ (ನಾ). ಸನ್ನಿಪಾತಜ್ವರದಲ್ಲಿ ಒಂದು ಬಗೆ ; ತೀವ್ರವಾದ 
ಸನ್ನಿ: ಕಪುಡುಸನ್ನಿಯೆಂದರೆ ಸನ್ನಿಗಳೊಳಗೆ ರಾಯಸನ್ನಿಯಂತೆ (64ರ 
1 me): [ರಾಯ 4 ಸನ್ನಿ] 
ರಾಯಸಭಾರಿ (ನಾ) = ರಾಯಭಾರಿ ೨: ಪಾಂಡವರ್ಗೆ ಪಾಗುಡಂಗಳಂ 
ಸಮಕಟ್ಟೆ ಸ್ವಕೀಯ ರಾಯಸಭಾ[೫೫. ಬಾ]ರಿಗಳಂ ಕಬಿಪುವುದುಂ 
(ಕುಶಾ: ೯-೦೨೬ ನ). [5 ರಾಯಭಾರಿ] 
ರಾಯಸವಿದ್ಯೆ (ನಾ). ರಾಯಸವನ್ನು ಬರೆಯುವ ಕಲೆ ; ಚಿತ್ತಾರಿವಿದ್ಯೆ, 
ಸಿಪ್ಪರಿಗೆವಿದೈೆ. ಪುಸ್ತಕದ ಲೇಖನವಿದ್ಕೆ, ರಾಯಸವಿದ್ಯೆ . . . ನಾನಾಭಾಷೆ 
ನಾನಾಸಂಜ್ಞೆಗಳನು ಅರಿತು (84೫: 6): [ರಾಯಸ _ ವಿದೆ] 
ರಾಯಸಾಹಣಿ (ನು) - ರಾಯರಾವುತ : ವಜ್ರದೇವನ ಡಿಂಗರಿಗ 
ರಾಯಸಾಹಣಿ ಸೋಡಪಂ (3ಎ: ೦೯೩೨, ಸಂಶಗಾಪಿ- ೩-೩; ?)- 
[ ರಾಯ 4 ಸಾಹಣಿ ] 
ರಾಯಸಿಗ (ನಾ): ರಾಯಸವನ್ನು ಬರೆಯುವವನು : ರಾಯಸಿಗನಂ 
ಕರೆಯಿಸಿ ಪಲವುಂ ಗಡಿಗೋಂಟಿಗಳ ಬಲಮಂ ಪಯಣಸನ್ನದಂಗೆಯ್ವು 
ದೆಂದು ರಾಯಸಂಗಳಂ ಕಳುಪಿ (860- 8-೭೬ 2); ಅರಸನ ಕಣ್ಣನ್ನೆಯಿಂ 
ರಾಯಸಿಗನದಂ ಕೊಂಡು (34ನ- 0೬-೦೬). (ರಾಯಸ 4 - ಇಗ] 
ರಾಯಸೂಯ (ನಾ)- ಚಕ್ರವರ್ತಿಯು ಮಾಡುವ ಯಾಗ : ``ರಾಯ 
ಸೂಯಮಂ ಮಾಡಿದಾತನಂ ಸಾಮ್ರಾಟ್‌ಯೆಂಬುದು'' (ಜಥಡೂ. ೬೦-೨೬೪). 
[ ಆ ರಾಜಸೂಯ) 
ರಾಯಸೆಜ್ಜೆ (ನಾ). ರಾಜನ ಹಾಸುಗೆ; ಅರಸನ ಶಯ್ಯೆ: ಮಹಾರಾಜ;- 
(ರಾಯಸೆಜ್ಜೆಯಲ್ಲಿ ಸ್ಮಿತನಾಗುವನು) (ರಟ್ಲಇ. ೦-೦), ಶಾಂತಲಾದೇವಿ 
ರಾಯಸೆಜ್ಜೆಯ ಇನ್ನೊಂದು ಅಂಚಿನಲ್ಲಿ ಕುಳಿತಳು (458. 14). 
[ರಾಯ 4 ಸೆಜ್ಜೆ] 
ರಾಯಸೊಮ್ಮು (ನಾ). ರಾಜನ ಸಂಪತ್ತು: ಅರಸನ ಐಶ್ವರ್ಯ : 
[ಸ್ಥಾನ: ಶ್ರೀರಂಗಪಟ್ಟಣ. ಅರಮನೆಯ ನೆಲವಾಳಿಗೆ: ರಾಯಸೊಮ್ಮಿನ 
ಒಳಭಂಡಾರ] (ಮುಕ್ರ ಕ- 0೦-0)- [ರಾಯ _. ಸೊಮ್ಮ್ಮು) 
ರಾಯಿತ (ನಾ)- ತರಕಾರಿ ಮತ್ತು ಮೊಸರು ಬೆರಸಿ ಮಾಡುವ ಒಂದು 
ಬಗೆಯ ವ್ಯಂಜನಪದಾರ್ಥ : ಬೆಂಡೇಕಾಯಿ ರುಯಿತವೂ ಅರುಚಿ 
ಯನಾಯಿತು (ಗರಣ. ೧೦೪): [-ಹಿ೦. ರಿಂಯತಾ; ಮರಾ. ರಾಯತೀ] 
ರಾಯಿಪುಡಿಸಕ್ಕರೆ " ರಾಯಪುಡಿಸಕ್ಕರೆ ' ನೋ: 
ರಾಯುಳ್ಳಿ (ನಾ): ಒಂದು ಬಗೆಯ ದಪ್ಪ ಈರು' “ರಾಜ 
ಪ್ರಿಯಃ - ರಾಯುಳ್ಳಿ' (೬40: 046);- ರೊಟ್ಟಿ ಸಕ್ಕರೆ ತುಪ್ಪ ಬೆಲ್ಲ 
ಗೋಧುವೆ ತಣ್ಬಿಟ್ಟು ರಂಯುಳ್ಳಿಯಪಿನಿಯ ಒಟ್ಟಿಲು ಕೆಳ ಕಳ್ಳೊಡದ 
ಮಾಂಸದ ಸಿಯಿಟ್ಟಣಿಸಿದವಂಗಡಿಯೊಳು (ಕುಣಸಾಂ. 
"ರಾಜುಳ್ಳಿ' ಪರಾ. [ರಾಯ 4 ಉಳ್ಳಿ] 
ರಾಯ್ಯಂಗೆಯ”, ರಾಯ್ಕಗೆಯ* (ಶ್ರಿ) ರಾಜ್ಯಭಾರಮಾಡು ; ಆಡಳಿತ 
ವನ್ನು ನಡೆಸು ; ಆಳು: ಬನೆವಾಸಿಪಣ್ಣಿಶ್ಫಾಸಿರಕೆ ಚಟ್ಟು ರಾಯ್ಕಂ 


ರಾ ೪-0). 


ಗೆಯುತ್ತಿರೆ (ಎಳ. ೪111೬. ಸೊರ. ೪೦೬-೭; 986). ರಾಯ್ಯಗೆಯ್‌ ; 
ಚಂದ್ರಾರ್ಕತಾರಂಬರಂ  ರಾಯ್ಕಗೆಯುತ್ತಿರಲು (ಎಕ. ೪, ಹಾಸನ. 
00-8; 1104). [ಆ ರಾಜ್ಯಂಗೆಯ್‌ ] 


ರಾಯ್ಕಗೆಯ್‌ ` ರಾಯ್ಯಂಗೆಯ್‌ ' ನೋ: 
ರಾರಾಜಿಸು ` ರಾಜಿಕು ' ಪರಾ. 
ರಾಲ. ರಾಳ (ನಾ). ೧: ಒಂದು ಬಗೆಯೆ ಮರ; ಅರಾಲ: ಸಜ್ಜರಸ : 


*ಸಸ್ಕ್ರಂ _ ರಾಲ, ಸಸಿ" (೬40: ೦೬). ರಾಳೆ: ೧: `ಸೌರಮೆನಲಾ 
ರಾಳಮೆನೆ ಸಜ್ಜರಸೆವ: (ನುಂಗರಾ- ೪-33); ಕರೀಡಮಾರ, ರಾಳ 


೨. 


(ನೊಗ. ೭೬೦-೦೪೨೭). ರಾಲಮರದಿಂದ ದೊರಕುವ ಅಂಟಂ : 


೭೬೧೯ 


ರಾವಣಹಸ್ತ 


ಇನ್ನು ಕೆಲವೊಂದು ವಿಶಿಷ್ಟವೃಕ್ಷಗಳಿಂದ ಅಂಟು, ರಾಳ, ಶೀಗೇಕಾಯಿ 
ಕಾಯ ಮೊದಲಾದ ಉಪೆಯುಕ್ತೆವಸ್ತುಗಳು ದೊರೆಯುವವು 
(ಕತಪು- ೬-೦೪); ಲೋಲನಾಗರಮೋತಿ ಚಂದನ -ಕರ್ಚುರ ರಾಳ ಗುಗ್ಗುಳದ 

ದಶಾಂಗ [RS ೧೯-೩)- [ಸಂ.] 

8 |ರಾವ್‌ ' ರಾಯ ' ನೋ: 

ರಾವ (ನಾ). ೧: (ಪ್ರಾಣಿಗಳ) ಕೂಗು ; ಅರಚಾಟ : ನರಲ್ವ 
ರಾವದಂತೇಂ ಬಗೆಗೊಂಡುದೋ ಗುಡುಗು ಸೂತಿಮರುತ್ಯ ತತೋದ 
ದೇಳ್ಗೆಯಿಂ (ಉ8ಕೇ- 5-008); ಮಾಲಿ ದೆಸೆಗಳು ಬಿರಿಯೆ ರಾವದಲನು 
ಜನನು ತಿವಿದನು ಸರೋಷದಲಿ (೪೧೭೩: ೪-೨-೩೦); ಹೆಬ್ಬುಲಿಯ... 
ಭಯಂಕರರಾವದ ಇದಿರು ನಾಯಿಯ ಬೊಗುಳು ನಗಣ್ಮವಾಗಿ ಬಿಟ್ಟಿತ್ತು 
(ನುಠೆಕು- ೨೫0). ೨. ಶಬ್ದ; ಧ್ವನಿ; ಸದ್ದು : ದಿಗೈಿತ್ತಿವಿಭೇದಿ ಪೆರ್ಚೆ 


ಕದನಾನಕರಾವಮಗುರ್ವಿನುರ್ವೆ ಪರ್ವತ್ತಿರೆ (ಕತಾ: 4-2); 
ಅಂಬುಧಿಯ ನಿಘೋಷಮಂ ಪಳಿವಂತೆ ಡಮರುಗದ ರಾವದೆಸೆಯೆ 
(e850. ೯-೪), [ಸಂ.] 

15|ರಾವಟಿಗೆ (ನಾ). ಚಿಕ್ಕ ಡೇರೆ; ಗುಡಾರ: ನವಾಬರು ... ತಲೆ 


ದಿಂಬಿಗೆ ಶಾಲನ್ನೂ ಸಕಲಾತಿಯನ್ನೂ ತಾವು ಮಲಗಿದ್ದಂತೆಯೇ ಹೊದಿಸಿ, 

4 ಆ ರುಪಟಿಗೆಯನ್ನು ಕೊಯಿದು ಮತ್ತೊಂದು ಗುಡಾರಕ್ಕೆ ಹೋಗಿ 
(ಹುಂ 1 ೨೨೩). [ + ಮರಾ. ರುವಟೀ] 

ರಾವಡಿ (ನಾ): ಉಪದ್ರವ ; ತೊಂದರೆ: ನೊಣ ರಣವ ಹೊಕ್ಕು 
ಶೋಣಿತವ ಭುಂಜಿಸುವುಗ ಕೇಣಸರದ ಭಟರೆನ್ಸಿರೂ ನೊಣದ ರಾವ[೩ಾ೫೦- 
ಅಾವು]ಡಿಗಂಜಿ ಹೇಳದೆ ಹೋದರು (ಮುರುತ- ೬೦-೪) ; ಬಡತನದ 
ರಾವಡಿಗೆಯಾಜದೆ ಕಡುಗಿ ಭೂಮಿಯ ತೊಳಲಿ ಬರುತವೆ (ಯೂದನ: ೦೦-೦೪): 


[*- ತೆಲು. ರಾವಡಿ] 
ರಾವಣ (ನಾ). ೧. ಗಟ್ಟಿಯಾದ ಕೂಗು; ಗರ್ಜನೆ. ೨, ಗಟ್ಟಿ 
| ಯಾಗಿ ಕೂಗುವವನು ; ಗರ್ಜಿಸುವವನು. ೩. ರಾಮನಿಂದ 


ಹತನಾದ ಲಂಕಾದ್ವೀಪದ ಒಬ್ಬ ರಾಕ್ಷಸರಾಜ : ಸೀತೆಯ ದೂಸಜ್‌ಂ 
ದಟದ. ರಾವಣನಂತಿರೆ ನೀನುಂ ಅಟ್‌ಯಲಾಟಿಸಿದ್ಯೈೆ (ತಂಶಠಾ- ೯); 
ರಾವಣನಂ ಜಗತ್ರಿತಯ ರಾವಣನಂ - . . ರಘುಪ್ರಭವರೂಪದೆ ಮರ್ದಿಸಿದೈ 
ಜನಾರ್ದನಾ (88-0-೬೦) ; ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ 


30] (ಣಾ). ೪. ಓಂದು ಬಗೆಯ ವೀಣೆ: ವಿಪಂಚಿಕೆ . - . ರಾವಣ 
ಕಾಲಕೀಯೆಂಬ. ಮೂವತ್ತುಮೂಜು. ತಂತ್ರಿಃವಾದ್ಮಂಗಳಲ್ಲಿ 
(ಎನೀಳ- ೨೩೬) . [ಸಂ.] 


ರಾವಣಕರ (ನಾ). [ಗಣಿತ] ಇಪ್ಪತ್ತು ಎಂಬ ಸಂಖ್ಯೆಯ ಸಂಕೇತ ; 
ಕರಿ ದಿನಪ ರುಜ ರಾವಣಕೆರ ಪರಿಸಂಖ್ಯಾಕ್ಷರಂ ಪೊದಟಕ್ಕಿಸೆಯೆ (ಛಾರೋಂಣ: 
೩-೨೩)- [ಸಂ.] 
ರಾವಣವೀಣೆ (ನಾ): ರಾವಣ ೪ ; ರಾವಣವೀಣೆಯ ರಂಜಕರಿಂ . . . 
ಒಪ್ಪಿದತ್ತಾ ಮಹುಲಿಂಗದಾಸ್ಮಾನಂ (ಜಂತೆ. 5-90 ರ); ತಂತ್ರೀವಾದ್ಯ 
ಕಳಾಮಹಿತನಾದ ಮಾದರಸ ರಾವಣವೀಣೆ . .. ಪಿನಾಕಿವೀಣೆ ಮೊದಲಾದ 
ಮೂವತ್ತೆರಡು ವೀಣೆಗಳನ್ನೂ , . . ಶ್ರುತಿಗೊಳಿಸಿ (ತರತ- ೨೮೫). 
[ಸಂ. ರಾವಣವೀಣಂ) 
ರಾವಣಶಾಖ (ನಾ)- ಒಂದು ಬಗೆಯ ಸಸ್ಯ ; ಆಡುಸೋಗೆ : ಬಡಗಿ 
ಮಾಚಲದೇವಿಯ ಕುಲಜೆಯ ಮಾಡಿಹೆನೆಂದು ಹೊನ್ನ ಕಪಿಲೆಯ ರಾವಣ 
ಶಾಖದುಚ್ಛಿಷ್ಟದ ಹಾಲಿನಿಂದ ಕೂ೯ನಟ್ಟುಂಬವರನೇನೆಂಬೆ (0ರ: 
[?] 
ರಾವಣಹಸ್ತ (ನಾ): ಒಂದು ಬಗೆಯ ವೀಣೆ.: ಸುಲಲಿತಮಾಗೆ ವಸು 
ಗುಣರೂಪಜಿನೆಸ್ತವನಾಂಕಮಾಲೆಬಂ ಪಲತೆಅದಿಂ ರಸಂಬಡೆಯೆ .ರಾವಣ 


86%). 


ರಾವಣಾರಿ 


ಹಸ್ತಿದಿನಂದು ರಾವಣು ಅತು ನಿರ್ಭರಭಕ್ತಿಯಿಂ ಬಾಜಿಪಾಗಳಿ (ತಣ. 
90-0೬೭) ; ಪ್ರಾಚೀನಗ್ರಂಥಗಳು. ಕಿನ್ನರಿ... ರುವಣಹಸ್ವ ಮುಂತಾಗಿ 
ನಾನಾರೀತಿಯ ವೀಣೆಗಳನ್ನು ನಮೂದಿಸುತ್ತವೆ (ಸಂಗೀತಂ- ೩೦೦)- 
[ಸಂ, ರುವಣಹಸ್ತಾ) 
ರಾವಣಾರಿ (ನಾ). ರಾವಣನ ಶತ್ರು ; ರಾಮ ; ರಾವಣಾರಿಯ ಕಾಣಿಕೆಗೆ 
ಬಲುಶೀನಿಯನು ತೋಟ್‌ದನು ಸಾರುವ ಭಟ್ಟರೋಳಿಯಲಿ (ಉಪಾಣ. 
ಆ) ; ರಾವಣಾರಿಯ ನಾಮ ಇಡ್ಡಲಿಗೆ ಸುಖಿಯುಂಡೆ (ತೃರಂರ- ರಾ. 
6-3೭-೩), [ಸಂ.] 
ರಾವಣಾಸುರ (ನಾ): ಒಬ್ಬ ರಾಕ್ಷಸ; ರಾವಣ ; 
ಮಥನ' ಪರಾ. [ಸಂ.1] 
ರಾವಣಾಸುರಮಥನ (ನಾ). ರಾವಣನನ್ನು ನಾಶಮಾಡಿದವನು ; 
ರಾಮ ; ರಾವಣುಸುರಮಥನ * ಕಾವುದಾನತಜನವ (ಉಪಾ. 
0-0). [ಸಂ.) 
ರಾವಣಿ (ನಾ). ೧. ರಾವಣನ ಮಗ. ೨. ಇಂದ್ರಜಿತು : ರಾವಣಿಯ 
ಸಮರಂಗ ಕಂಗೆಡಿಸಿತ್ತು ಕಫ್ರಬಲವ (190. 0-೩) ; ಎತ್ತಿ ಬಾಹಾ 
ದಂಡವನು ನಭಕೊತ್ತಿ ಹಲುಗಳನಾಂನಂ ಲಯಮಿತ್ತುಮೊಗನೆಟಗಿದನು 
ಮದದುಬ್ಬಿನಲಿ ರಾವಣಿಯ (446. ೫-೬-೨0). [ಸಂ.] 
ರಾವದಿ (ನಾ). ಕುದುರೆಯ ಹೃದಯದ ಜಾಗ : ವಕ್ಷದ ಹೃದಯದೆಡೆಗೆ 
ರಾವದಿಯೆಂಬ ಪೆಸರಕ್ಕುಂ (೪6೫. ೬೪-0೪). [2] 
ರಾವಬಹದ್ದೂರ್‌ (ನಾ). ಹಿಂದಿನ ಕಾಲದಲ್ಲಿ ಬ್ರಿಟಿಷ್‌ ಸರ್ಕಾರದವರು 
ಪ್ರಸಿದ್ಧರಾದ ಸಮಾಜಸೇವಕರಿಗೆ ಕೊಡುತ್ತಿದ್ದ ಒಂದು 
ಬಿರುದು: ರಾವಬಹದ್ದೂರ್‌ ತೋಟದಪ್ಪನವರು ಶ್ರೇಷ್ಮದಾನಿಗಳು (ರೂಂ). 
[+ ಹಿಂ. ರಾವ್‌ಬಹಾದುರ್‌] 
ರಾವಲ್‌ (ನು). ರಜಪೂತರಾಜರಿಗೆ ಸಲ್ಲುತ್ತಿದ್ದ ಒಂದು ಬಿರುದು: 
ಟೆಹರಿಮಹಾರಾಜರವರಿಂದ ಕೊಡಲ್ಪಟ್ಟ “ರಾವಲ್‌” ಎಂಬ ಬಿರುದು 
ಅನೂಚಾನವಾಗಿ ನಡೆದು ಬಂದಿರುವುದು (ಗುರುರ- 4೦). 
[+-ಹಿಂ. ರಾವಲ?./ಪಾಲಿ. ರಾಜುಲ್‌] 
ಧಾವಸಾಬ್‌ ' ರಾವಸಾಹೇಬ ' ನೋ. 
ರಾವಸಾಹೇಬ. ರಾವಸಾಬ್‌ (ನಾ). ಹಿರಿಯರನ್ನು ಗೌರವದಿಂದ 
ಸಂಬೋಧಿಸುವಾಗ ಬಳಸುವ ಒಂದು ಮಾತು: ಕೆಲವು ಹೊತ್ತಿನ ಮೇಲೆ 
ಪೇದೆ ತಾನಾಗಿ ನುಡಿದ_ "ರುವ ಸಾಹೇಬ” (ಕಸಂ: 90). ರಾವಸಾಬ್‌ : 
ಯಾವ ಕೆಲಸವಿದ್ದರೂ ಬಿಟ್ಟುಬರಲು ಹೇಳಿದ್ದಾರೆ ರಾವಸಾಬ್‌ | 
(ರಾಗಗೋ. 10): [ಹಿಂ. ರಾವ್‌ಉಹಬ್‌] 
ರಾವಳಿಸು (ಕಿ): ಅಬ್ಬರಿಸು; ಆರ್ಭಟಿಸು : ಎಂಟುದಿಕ್ಕುಂ ಮುತ್ತಿ 
ರಾವಳಿಸಿ ಮುಳಿದೆವ್ಮ ಗಂಟಲಂ ಕೊಲ್‌ಯಬೇಡ (ೀಕೈಫು- 5-0). 
[ರವಳಿ 4 _ ಇಸ್ಕು./ ತೆಲು. ರವಳಿಂಚು] 
ರಾವಿ (ನಾ). ಒಂದು ಬಗೆಯ ಮರ ; ಆರಳಿ: “ಬೋಧಿದ್ರುಮಃ , . ೆ 
ಆಶ್ಚತ್ಥ್ಯಃ-೫ ಅರಳಿಮರದ ಹೆಸರುಗಳು, ಅಶ್ವತ. ರಾವಿಚಿಟ್ನ್ನು” (ರ್ಯಾಂ, 
004); ರಾವಿ ಎ. (ಅಶ್ವತ್ಥ) (min: ೯)- [-ತೆಲು. ರಾವಿ] 
ರಾವಿನಾಡು (ನಾ). ಒಂದು.ನಾಡಿನ ಹೆಸರು; ಬಯ್ದಕೂರ ರಾವಿನಾಡ 
ಮಾರ್ಯಮ್ಮ ಮಮ್ಮ ಗಣಿಪ ರಾಮ ತಂುವನಿಕ್ಕಿಸಿ ಅಬ್ಕಿ ಸತ್ತನ್‌ 
(ಕ. ೫, ಖುಕರಾ- ೨೦೬೨; 930). [ರಾವಿ 4 ನಾಡು] 
ರಾವು, (ಕ್ರಿ) ಅಂಟಿಕೊಳ್ಳು ; ಹತ್ತಿಕೊಂಡಂತಿರು: ಆತನು . . - 
ನೆಲಕ್ಕೆ ರಾವಿ ಗಗನಕ್ಕೆ ನೆಗೆದು ಹಗೆಯ ಹೊಡೆತವನ್ನು ತಪ್ಪಿಸಿ ಖಡ್ಗದಿಂದ! 
ಪ್ಪಳಿಸಿ ಥಾಲನ್ನೊಡ್ಡಿ ತಿವಿದು ರಿಪುಶಿರವನ್ನು ಇಳುಹಿದನು. (ಕತರ, ೩ ಲ; 
ಸುಭಗೆ ಅಡಿಗೆಯ ಮನೆಯ ಮೂಲೆಯಲ್ಲಿ ರಾವಿಕೋಡು ಕುಳಿತಿದ್ದಳು 


"ರಾವಣಾಸುರ 


ಹ೬೨ಂ 


ರಾವುಗೋಲು 


(ಗಾಗಾಶಾ- 0೨೭ ; ಅವನು ಮನೆಯೊಳಗೆ ರಾವಿಕೊಂಡು ಕುಳಿತಿದ್ದ 
(₹ತಿನ್ನಾ- 23). [?] 
ರಾವ್ಯ (ನಾ). ಒಂದು ಕೊಂಡಾಟದ ಮಾತು: ಹಳು ಹಳುರೇ ರಾವು 
ರಾವುರೆಯಂದು ಖಳರುಲಿಯೆ (040: ೩೨-೨೦: ರಾವು ಫಲುಗುಣಯೆನುತ 
ಪಾರ್ಥನ ಭಾವ ಕುಡಿಚಮ್ಮ ಟಿಗೆಯಲಿ ತುರಗಾವಳಿಯನದುಹಿದನು ಸುಳಿಸಿದ 
ಸಾಹವಕೆ ರಥವ (ಕುವ್ಮಾರ್ರೋ. a) 
ರಾವ್ಳ್ಯ (ನಾ), ೧. ನವಗ್ರಹಗಳಲ್ಲಿ ಎಂಟನೆಯ ಗ್ರಹ ; ರಾಹು ;“ರಾವು 
(ರಾಪು-ರಾಹು- ಗ್ರಹವಿಶೇಷ” (ತರ್ಮಳೋ, 49) ; ನೆಕ್‌ ಮೊಗಮೆಬ 
ಚಂದಿರ ರಾವಿನೊಳು ಸೇರಿ ಹಟ್‌ವುದೆನುತ ಬಲುಬೆದಣಿ ಮಟಸವೊಕ್ಕ ಕಲು 
ವೆೆಯನು ಸೋಲಿಸುತಂದು. ಮೆಜ್‌ದುದವಳ ನುಣ್ನೊಸಲು (0ರ 
03-3). ೨. ದೆವ್ವ; ಭೂತ : ಅವರ ಹಿರಿಯರು ನಂಬಿದ ರಾವು 
ಮತ್ತು ಕೀಳುದೆವ್ವಗಳು ಅವು (ಶದ್ಮಸ- ೨). ೩. ಅಬ್ಬರ; ಆಟೋಪ; 
ಉಗ್ರತೆ : ಪ್ಲೇಗಿನಮ್ಮನ ರಾವಿನ ಮುಂದ್ಕಾರು ನಿಲುವೋರು (ತತ್ಮೂರು. 
40). ೪. ಭಯಾನಕವಾದುದು ; ಭೀಕರವಾದುದು : ಹೆಣವನ್ನು 
ತೆಗೆದರು: ಮೈ ಉಬ್ಬಿ ರಾವಾಗಿದೆ (ಕವಳ. ೩) ; ತಂದೆಯಐರ ಸಿಟ್ಟಿನಿಂದ 
ರಾವಾದ ಮೋರೆ . . , ಮನಸ್ಸನ್ನು ಕಲಕಿದವು' (೪6. ೪೬): ೫. ಕೋಪ; 
ಸಿಟ್ಟು : ಜಮಾದಾರರ ಮುಖದ ಮೇಲೆ ರಾವಿನ ಕಳೆಯಿರಲಿಲ್ಲ (ಗಂಗಾಸಾ- 
945) ; ವಾಲೀಕಾರ ಮಲಪ್ಪ ದಾದಾನ ರಾವು ನೋಡಿ... ಎಂದು 
ಕೇಳಿದ (ಗ್ರಾನಾಯ. ೬೭). ೬. (ಕರಾ) ಅತಿಯಾಸೆ; ಹಂಬಲ; ಬಯಕೆ. 
[< ಸಂ. ರಾಹು] 
ರಾವುಕನಡಿ * ರಾವುಗನ್ನಡಿ' ನೋ. 
ರಾವುಗಣ್ಣು (ನಾ). ೧. ಭಯವನ್ನು ಹುಟ್ಟಿಸುವ ಕಣ್ಣು ; ರೌದ್ರ 
ವಾದ ಕಣ್ಣು : ಗೌಡರ ಮನೆಗೆ ಬೇಗದಿ ಬೀಗ ಹಾಕಿ ರಾವುಗಣ್ಣಿನ ತುರು 
ಕರ ಕಾವಲಿಟ್ಟು (ತಡ: ೧೨೦). ೨. ಕೆಟ್ಟ ನೋಟ ; ಕ್ರೂರದೃಜ್ಟಿ : 
ಅವಳ ರಾವುಗಣ್ಣಿಗೆ ಬೀಳಬೇಡ (64). [ರಾವ ಕಣ್ಣು (ಕಣ್‌) 
ರಾವುಗನ್ನಡಿ, ರಾವುಕನಡಿ (ನಾ). ಸಣ್ಣವಸ್ತುವನ್ನು ದೊಡ್ಡ ದನ್ನಾಗಿ 
ಮಾಡಿ ತೋರಿಸುವ ಕನ್ನಡಿ; ಭೂತಕನ್ನಡಿ : ಕೆಲಕೆಲವು ಕಡೆಗೆ ಬರೆದ 
ಅಕ್ಷರಗಳನ್ನು ರಾವುಗನ್ನಡಿ ಹಿಡಿದೇ ನೋಡಬೇಕು (46. ೬); ಉಬ್ಬಿದ 
ಭೂತಕನ್ನಡಿಗೆ ಬದಲಾಗಿ ಹಳ್ಳ ವಾಗಿರುವ ರಾವುಗನ್ನಡಿ , 
(0೩೪೬ mirro)ಯೆನ್ನು ಉಪಯೋಗಿಸಿದನು. (ons. ೪6) , 
ರಾವುಕನಡಿ: ಅರಸು ರಾವುಕನಡಿಯ ಕಂಡು ಡಕ್ಕೆಯ ಬಿಸುಡು (480. 2: 
vas). [ರಾವ್ಯ + ಕನ್ನಡಿ] 
ರಾವುಗಾಣು (ಕ್ರಿ). ಅತಿಭಯಾನಕವಾಗು ; ನಾಯಕನ ಅವ್ಯವಸ್ಥಿತ 
ಚಿತ್ತದಿಂದ ಆಡಳಿತದಲ್ಲಿ ಉಂಟಾದ ಗಲಭೆಯು ಆತನ ವಧೆಯಿಂದ ರಾವು 
ಗಂಡಿತು (ಕಮತ. ೩೭). [ರಾವ್ಯ 4 ಕಾಣು (< ಕಾಣ) ] 
ರಾವುಗೆಂಪು (ನು). ಉಗ್ರವಾದ ಕೆಂಬಣ್ಣ ; ಅತಿರಕ್ಷವರ್ಣ: ದಾಸ 
ಮುಳ, ಕಿಂಜಲ್ಕ ಮೊದಲುದ ರಾವುಗೆಂವು ಹೂಗಳನ್ನು ಒಯ್ದು ಅವಳ 
ಮುಂದೆ ಚೆಲ್ಲಿರಿ (ಕಣರ, ೧). [ಉುವ್ಯ 4. ಕೆಂಪು] 
ರಾವುಗೈ (ನಾ). ಬಲಿಷ್ಠವಾದ ಕೈ: ಮರಕಾಲ ರಾವಗೈಯಿದ ಆ 
ಹುಚ್ಚುಹೊಳೆಯನ್ನು, ತೊಳೆಯಿಂದ ಮರ್ದಿಸತೊಡಗದನು (ಕಿರಾಉ- 
ous): [ರಾವ್ಯ 4 ಕೈ, ( ಕೆಯ್ಯ] 
ರಾವುಗೋಲು (ನಾ). ಕಮ್ಮಾರನು ಉಪಯೋಗಿಸುವ ಒಂದು 
ಬಗೆಯ ಉದ್ದವಾದ ಕಬ್ಬಿಣದ ಸಲಾಕೆ ; * ಲೋಹದ ಪಃ ಯು 
ಒಂದಕ್ಕೊಂದಕ್ಕೆ ಅಂಟಿಕೊಳ್ಳುವುದಕ್ಕೆ ಬೇಕಾಗುವ ಶಾಖದ ಹದ 
ವನ್ನು ಪರೀಕ್ಷಿಸುವ ಸಲಾಕೆ” (ಅ8). 


[ರಾವ 4 ಕೋಲ್ಕು (< ಕೋಲ್‌) ] 


ರಾವುತ 


ರಾವುತ, ರಾಉತ, ರಾಉತ್ತ, ರಾವುತ್ತ, ರಾವ, ರಾಹುತ, ರಾಹುತ್ತ 
(ನಾ). ಕುದುರೆ ಸವಾರ; ಅಶಾ ರೋಹಿ : ““ಘೋಲಾಯ್ಲನೆ ರಾವುತಂ” 
(ತತುರಿ. ೩6); ರಾವುತನ ತಲೆ ಕುದುರೆಯ ಕಾಲು ಬಲ್ಲೆಹದ ಮೊನೆ ಅಲ್ಲಿಯೆ 
ಅಡಗಿತ್ತು (4ಳನ- ಕ. 27: ೬೬3-೬9); ತೆಪ್ಪವ ತೆಗೆವಂತೆ ತೆಗೆದೇಲ್‌ ರುವುತ 
ರೊಪ್ಪದಿ ಬಂದರೋಲೈಸಿ (ಕರಕ: 3೩-೩೦); ಉಭಯಪಾರ್ಶ್ವದಲ್ಲಿಯೂ 
ರಾವುತರ ಪಹರೆ (ಕ್ರೀಣಡು. ೪೩). ರಾಉತ ; ಸಿರಿಯಂಗರಾಉತರಿಗೆ ಖ 
೩ ವೊಗುಗೊಡಗೆ (೪. ೫1೪» ಎಳಂರೂ, ೨೩-೦೫; ಸು. 1445): ರಾಉತ್ತ. 
ರಾವುತ್ತ : ರಾವುತ್ತರಂ ತಳ್ತಿಅ್‌ದು 
11621) ; ರಥಿಕರಿಗೆ ಮಾವಂತರಿಗೆ ಕಾಲಂಳಿಂಗೆ ರಾವುತ್ತರಿಗೆ ಕೊಡಿಸಿದನವರ 
ವರಿಗವರಂಗದಾಯುಧವ (ಕುನ್ಮಾದ್ರೋ- 08-30); ಪಡೆವಳ್ಳರ್‌ ರಾವುತ್ತರ್‌ 
ಸಾದಿಗಳ್‌ . . . ದಂಡೆತ್ತಿ ಪೋದರ್‌ (ಣಕೂಕ್ಕ. ೪೨೪). ರಾವ್ರ: 
ಭಯದಿ ತೇಜಿಯನಿಳಿದು ರಂವ್ತರು ಕರವ ಮುಗಿದರು ಕೊರಳ ಸಲಹೆನುತ 
(ಕುಪ್ಮಾದ್ರೋ- 3-0); ಮೊಜಿಕಿವ ಬೊಬ್ಬೆಗೆ ರಾವ್ತರಂ ಬಿಸುಟು ವಾಜಿಗಳ್‌ 
ಪರಿದಾಡಿದುವು (ಕೆಂಪು. ೨೪-೨೪. ರಾಹುತ : "" ಘೋಯಾಯ್ಡನೆನಲು 
ರಾಹುತ” (₹09: ೦೫); ಶ್ರೀಮನ್ಮಹಾವಡ್ಡವ್ಯವಹಾರಿ ಕುಲ್ಲ 
ಹಣ ರಾಹುತರುಂ (ಎಕ. ೪, ಹಾಸನ: ೧೫-೦೪; 1113 7); ಮದಕರಿಯ 
ಮಾಹುತನ ಕುದುರೆ ತಾ ರಾಹುತನ ಹದುಳವನಆದು ನಡೆವಂತೆ ಸೂಳೆ 
ತನಗೊದಗಂವರನಲಿಗು (ಸರಕ್ಕ - ೦೯೦೫). ರಾಹುತ್ತ : ಹೊಸ ಬಿರುದರ 
ಗಂಡೋರಾಯ ರಾಹುತ್ತಮಿಂಡಃ (ಎಕ. ೪11; ಶಿನರೊ- 6೩-೦೦೩; 1687)... 
ರಾವುತರಾಯ, ರಾಉತರಾಯ, ರಾಉತ್ತರಾಯ, ರಾವುತ್ತರಾಯ, 


(o#- van, ಸೊರಲರಿ- ೨೨೩-೦೦; 


ರಾಹುತರಾಯ - ಅಶ್ವಾರೋಹಿಗಳಲ್ಲಿ ಶ್ರೇಷ್ಠನಾದವನು ; 
ಒಂದು ಬಿರುದು : -ಶ್ರೀಮನುಮಹಾಪು ಧಾನಿಯಿಮ್ಮಡಿರಾವುತರಾಯ 
ರಾಯಕುಮಾರ (ಎಳ. ೪೫; ನೊ. ೬೦-೬ ; 2787); ಅರಸುಗಳವರ 


ಕಾರ್ಯ್ಯಕೆ ಕರ್ತರಾದ ರಾಉತರಾಯರು . . . ಕೊಟ ಗ್ರಾಮ (ಕ. ೫1, 
ರಾನಣ, 096-6; 2684 1) ; ರಾಉತ್ತರಾಯರುಂ ಜವನಿಕೆ ನಾರಾಯಣರುಂ 
ಶ್ರಿ ರುಮಕೃಷ್ಣಪದಪದ್ಮುರಾಧಕರುಮಪ್ಪ ಶ್ರೀಮನುಮಹಾಪ್ರಧಾನಂ 
ಪೆರುಮಾಳೆದೇವ” (ಎಕ: ೫1, ತ್ರದ. ೦೨-೦೩; 1286),  ಸ್ವಸ್ತಿಪುರ 
ವರಾಧೀಶ್ವರ ಇಂಮಡಿರಾಉತ್ತರಾಯ  ಶ್ರೀಪೆರುಮಾಳದಣ್ಣಾಯಕರ: 
ಸುಪುತ್ರಂ (ಎಳ. ೩೬೪, ಗುಂತ್ಕುತೇ- ೩೦-೯ ; 3810) ; ರಾವುತ್ತರುಯಂ 
(ಕರ್ಮಾನು- ೨೯೩ ಶ್ರಯೋ); ಶ್ರೀಸೋಮ ಶಿಲಾದೆಊ ರಾಹುತರಾಯ ಮಹಾ 
ಪಾತ್ರೆ ಅರಸುಗಳ ಕಾರ್ಯಕ್ಕೆ (ಎಕ. ೩1೪, ಗುಂಡು ಶೇ- ೦೩೨3-೩: 1540), 

[.ಮರಾ. ರಾತ್‌»; ರಾಊತ್‌, ರಾವತ್‌./ತಮಿ. ರಾವುತ್ತ: 
ಇರಾವುತ್ತ; ತುಳು. ರಾವುತೆ, ರಾಹುತೆ , ತೆಲು. ರವುತು, ರಾವುತು, 
ರಾವುತ್ತು, ರಾಹುತು, 'ರಾಹುತ್ತು] 


ರಾವುತಟ್ಟು (ಕ್ರಿ). ದೆವ್ವ ಭೂತ ಮುಂತಾದುವುಗಳ ಬಾಧೆ ತಟ್ಟು : 


ಗರ ಬಡಿದಂತಾಗು: ಅವನ ಮುಖ ರಾವುತಟ್ಟಿದಂತಿತ್ತು (649). 
[ರಾವ್ರೆ -- ತಟ್ಟು] 

ರಾವುತಪಡೆ' (ನಾ). ಕುದುರೆಗಳ ಪಡೆ ; ಅಶ್ವಬಲ ; ಅಶ್ವಾರೋಹಿಗಳ 
ತಂಡ: ಕಡೆಮೊದಲಿಲ್ಲದೆ ಖಳರಾಯರಾವುತಪಡೆ ಬಿದ್ದುದಿತ್ತ ಮೇಣತ್ತ 
(ಮೋಹಕ. 90-೭೨). [ರಾವುತ 4 ಪಡ್ಕೆ] 

ರಾವುತೆಸಾಯಿಕೆ (ನಾ). ಕುದುರೆಸವಾರಿ ; ಅಶ್ವಾರೋಹ : ಕಾಟಣ್ಣನ 
ರಾವುತಪಾಯಿಕೆಯ ಸಘಾಟಿಕೆಯನು ಕಂಡು ಮೆಚ್ಚಿ ನೋಟಕರೊಲಿದು 
ಕೊಂಡಾಡಿದರು (ಕುಣಸಾಂ- ೦೩-೦೯). [ರಾವುತ 4 ಪಾಯಿಕೈ] 

ರಾವುತಿಕೆ (ನಾ). ರಾವುತಪಾಯಿಕೆ : ಆದರಿಸಿ ರಾವೃತಿಕೆಯಾದುದ 
ಭೇದವಿಲ್ಲದೆ ಮಾಳ್ಪ ಹಯವನು ಸಾಧನೆಯ ಧನಪತಿಯ ದಿಕ್ಕಿಗೆ ಹೋಗದಿರಿ 
(ಹಕಕ: ೬-೩); ಕುದುರೆಯ ಹಿಡಿಯ ಹೇಳಿದರೆ ರುವುತಿಕೆಯ ಮಾಡಿದರೆ 


೭೬೨೧ 


ಆ 


ರಾಶಿ 


ಒಪ್ಪುವರೇ [oN 3೬-0); ನಿಡುಮಾಳಕಿ ತೇಜಿಯ ತೆಗೆದು 
ಲೀಲೆಯೊಳೊಂದೆರಳ್ಳೀದಿಯನೇಲ್‌ ನೃಪಾಲ ರಾವುತಿಕೆದೋಟ್‌ದನು (ಕರತ. 
೨೪-೨೨). [ರಾವತ 4 - ಇಕೆ] 

ರಾವುತು (ನಾ). ಮೆಚ್ಚು ಗೆಯ ಒಂದು ಮಾತು ; ಕೊಂಡಾಟದ ಒಂದು 
ನುಡಿ: ಪೂತುರಾವುತೆನೆ' (ಎಕ. ೪1, ತಂೀಕೆ-೪೩-೨೪; 1196); ಅರರೆ ರಾವುತು 
ಜಾಗು ಸ್ವಾಮಿಯ ಹರಿಬಕೋಸುಗ ಹಗೆಯ ಹೊಯ್ದಿರಿ (ಕುನ್ಮಾಕ. ೩-೪): 

ರಾವುತೆಗೆ (ಕ್ರಿ). ದೆವ್ವ, ಗ್ರಹ ಮೊದಲಾದುವುಗಳ ಪೀಡೆಯನ್ನು ಮೈ 
ಮೇಲಿನಿಂದ ಬಿಡಿಸು,- ಓಡಿಸು: ಬಲಿಕೊಟ್ಟು ರಾವುತೆಗೆಯಬೇಕು 
(640). [ರಾವ್ಯು 4 ತೆಗೆ] 


ರಾವುತ್ತ " ರಾವುತ' ನೋ. 


ರಾವುಬಡಿ (ಕ್ರಿ). - ರಾವುತಟ್ಟು : ಅವನು ರಾವುಬಡಿದವನಂತೆ ಸುಮ್ಮನೆ 
ಕುಳಿತುಬಿಟ್ಟಿದ್ದ (ಕಶಸ.- ೦೪; ಅವರ ಮುಖಗಳು ರಾವುಬಡಿದಂತೆ 
ವಿಕಾರವಾಗಿ ಕಾಣುತ್ತಿದ್ದುವು (ಶೃನರು, ೩೦೦)- [ರಾವ * ಬಡಿ,] 


ರಾವುಮುಖ (ನಾ)- ಗರಬಡಿದಂತಿರುವ ಮುಖ ; ಭಯದಿಂದ ವಿಕಾರ 


ವಾದ ಮುಖ : ಪ್ರೇತಕಳೆಯ ನಿನ್ನೆ ರಾವುಮುಖ ನೋಡಿ ಸಾವೆ ಸತ್ತಿತೊ 


ಏನೊ (ನಾರೀ. ೪0-೭): [ರಾವ್ಯ ಸ ಮುಖ] 


ರಾವುಮೊಗ (ನಾ). ಭಯಂಕರವಾದ ಮುಖ ; ಹೆದರಿಕೆಯನ್ನುಂಟು 


ಮಾಡುವಂಥ ಮುಖ: ಹಡೆಗಟ್ಟಿದ ಮೊರಟುಗುರುಳು - ಕಿಸಿಚುಯಿ.. 
ದೊಡ್ಡಹೊಟ್ಟೆ - ರಾವುಮೊಗಗಳಿಂದ ಅವನು ಯಮದೂತನಂತೆ ಭೀಷಣ 
ನಾಗಿದ್ದನು (ಶ್ರೀರಾಶ- ೩%). [ರಾವ್ಯ 4 ಮೊಗ) 

ರಾವುರೆ (ನಾ). ಕೊಂಡಾಟದ ಒಂದು ನುಡಿ :: ರಾವುರೆ ಅಮರೋತಿ 
ಪೂತುರೆ ಅಮರನೀತಿ (ಕರ. ರೇ. ೦೦೪-೬) ; ಎಲುವ ಗದೆಯಿಲಿ ಒಟ್ಟು 
ಗಕೆಟ್ಟೋ: ಹಳುರೆ ಹಳುರೇ ರಾವು ರಾವುರೆಯೆಂದು ಖಳರುಲಿಯೆ (10. 
೩೨-೨೦). 

ರಾವುಹಿಡಿ (ಕ್ರಿ). - ರಾವುತಟ್ಟು : ರಾವುಹಿಡಿದುಹೋಗಿದ್ದ ಮುಖದಿಂದ 
ಸುಂದರಮ್ಮ ಗೋಳಾಡುತ್ತ ಹೊರಕ್ಕೆ ಬಂದಳು (ಸತ್ರ. 33) ; ಅವನು 
ಅಬ್ಬರಿಸಿದರೆ ಯಾರಾದರೂ ತುಂಬಿದ ಬಸುರಿ ಇದ್ದರೆ ರಾವುಹಿಡಿದು 
ಹೋಗುತ್ತಿದ್ದಳು (ನನ್ನೂರು, ೩08). [ರಾವ್ಯ 4 ಹಿಡ್ಮಿ (ಪಿಡಿ) ] 


ರಾವುಹೊಡೆ (ಕ್ರಿ). ಇ ರಾವುತಟ್ಟು : ಅವನ ಮೋರೆ ರಾವುಹೊಡೆದಿತ್ತು. 


(4ನುತೀ. ೬೫೦) ; ಆವರ ಕೂಗಾಟಕ್ಕೆ ಓಣಿಗೆ ಓಣಿಯೇ ರಾವುಹೊಡೆದಂತಾ 
ಗಿತ್ತು (ಗುನಾಡಾ. ೨೩೨)- [ರುವ್ಯ 4 ಹೊಡ್ಕೆ (ಎವೊಡೈ) ] 

ರಾವುಳ (ನಾ)- ಒಂದು ಬಗೆಯ ತೆರಿಗೆ : ಐನೂರ್ವ್ವರುಹು ಮಲ್ಲೇಶ್ವ 
ರಂಗೆ ಪೂಜೆಗೆ ಲೋಕಾಭರಣಮಂನಿಗೊಲ್ಲು ಹೆಜ್ಜುಂಕ ರಾವುಳದ ಪಾಗಮಿತ್ತ 
ರಾಚಂದ್ರಾರ್ಕ್ಕ (83೩8- 1x-, 450-6; 1182). ₹? ] 

ರಾವ್ತ್ರ " ರಾವುತ ' ನೋ. 

ರಾಶಿ (ನಾ). ೧. (ಧಾನ್ಯ ಮೊದಲಾದ ವಸ್ತುಗಳ) ಗುಪ್ಪೆ; ಒಟ್ಟೆಲು ; 
*'ಪುಂಜಃ ರಾಶಿ ಉತ್ಕರಃ, ಕೂಟಂ - ೪ ಧಾನ್ಯಾದಿಗಳ ರಾಶಿ” 
(ರಂತ: ೦೬); ಕಾಳನು ತೂರುತ ರಾಶಿಯ ಹೇರುತ ಕುಣಿವರು ರೈತರು 
ಊರಲ್ಲಿ (ಕಕ್ಕಿ. ೩-೬೭). ೨. ಗುಂಪು; ಸಮೂಹ : “ನಿಕರಃ. . - ರಾಶಿಃ 
೬. ಸ್ತೋಮಃಉ ಈ ೩೯ ಸಮೂಹಂ” (ಸಾಯು. ೦೦೪-೦); ಮುದ್ರಿಸಿತು 
ಮಂಡೆಯಂ ಕೆನ್ನವಿರ ರಾಶಿ (ಶ್ರೀರಾಮಾ. ೦೩-೩೪೨). ಹಿ. ಹೆಚ್ಚು; ಬಹಳ: 
ರಾಶಿ ಅನ್ನ ಹಾಕಬೇಡ, ಎಷ್ಟು ಬೇಕೋ ಅಷ್ಟು ಲ ಹಾಕು (ಕೂ). 
೪. ಮಧ್ಯಮತರಗತಿಯದು: * ರಾಶಿಚಿಕ್ಕಣಿ ಪರಾ. ೫. [ಶೈವ 
ಕಾಳಾಮುಖ ಮತ್ತು ಪಾಶುಪತಪಂಥದವರ ಹೆಸರಿನ ಕೊನೆಯಲ್ಲಿ 
ಸೇರುವ ಒಂದು ಪದ: ಶ್ರಿ ಶ್ರೀವಿದ್ಯಾರಾಶಿಪಂಡಿತ ದೇವರನ್ನು ಶಾಸನವೊಂದು. 
ಸ್ತುತಿಸುತ್ತದೆ (156: ೦೨). ೬. [ಜ್ಯೋತಿ] ಜ್ಯೋತಿಶ್ಚಕ್ರದಲ್ಲಿರುವ 


ರಾಶಿಕುಂಡಲಿ 


ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ. ಕನ್ಯಾ, ತುಲಾ, 
ವೃಶ್ಚಿಕ, ಧನು, ಮಕರ, ಕುಂಭ ಮತ್ತು ಮಿನ ಎಂಬ ಹನ್ನೆರಡು 
ವಿಭಾಗಗಳು ; ಧನು ರುಷಂ ಸುಂದರಿ ಮಿಥುನಂ ದ್ವಿಸ್ವಭಾವರಾಶಿಗಳೆನಿಕುಂ. 
(೫53, 0೨೩); ಸೂರ್ಯ . . , ವರ್ಷದ ಹನ್ನೆರಡುತಿಂಗಳುಗಳಲ್ಲಿ ಹನ್ನೆ 
ರಡು ರಾಶಿಗಳಲ್ಲಿ ಇರುತ್ತಾನೆ (6೧. ೩). ೭. [ಗಣಿತ] ಕೂಡುವುದು. 
ಗುಣಿಸುವುದು ಮೊನಲಾದ ಗಣಿತಪ ಸ್ರಕ್ರಿಯೆಗಳಲ್ಲಿಯ ಸಂಖ್ಯೆಗಳ 
ಗುಂಪು; ಸುಬ್ಮಾನವು (ಗಣಿತವು ಹತ್ತು ವಿಷಯಗಳನ್ನೊಳಗೊಳ್ಳುತ್ತದೆ ; 
ಪರಿಕರ್ಮ, ವ್ಯವಹಾರ, ರಜ್ಜು. ರಾಶಿ: ೯ಲಾಸವರ್ಣ, ಯಾವತ್‌ತಾವತ್‌, 


ವರ್ಗವರ್ಗ ಮತ್ತು ವಿಕಲ್ಪ (ಗತಿತ- 200), ತ್ರೈ ರಾಶಿ", 
'ಭಿನ್ನರಾಶಿ' ಪರಾ. [5ಂ.] 
ರಾಶಿಕುಂಡಲಿ (ನಾ). [ಜ್ಯೋತಿ] ನಿಶ್ಚಿತಕಾಲದಲ್ಲಿ ಗ್ರಹಗಳ ಗತಿಯನ್ನು 


ಗುರುತಿಸುವ ಹನ್ನೆರಡುಮನೆಗಳ ರೇಖಾಕೃತಿ ; 
ಯಾರ ಮನೆಯಲ್ಲಿ ಮಗು ಹುಟ್ಟಿದರೂ ಶಾಸ್ತ್ರಿಗಳೇ ಅದರ ರಾಶಿಕುಂಡಲಿ 
ಯನ್ನು ಬರೆಯುವ ವಂಕಿ (649). [ಸಂ. ರಾಶಿತುಂಡಲೀ] 

ರಾಶಿಚಕ್ರ (ನಾ). ೧. ಆಕಾಶದಲ್ಲಿ ಗ್ರಹಗಳು ಸಂಚರಿಸುವ ಮಂಡಲಾ 
ಕಾರವಾದ ಮಾರ್ಗ.-ಪಥ ; ಆಕಾಶದಲ್ಲಿ ನಾವು. ಸೂರ್ಯ, ಚಂದ್ರ 
ಮತ್ತು ಇತರ ಗ್ರಹಗಳ ಚಲನವೌನಗಳನ್ನು ಗಮನಿಸುವಾಗ, ನಕ್ಷತ್ರಗಳ 
ನಡುವೆ ಯಾವುದೋ ಒಂದು ರಾಜಮಾರ್ಗವಿರಬೇಕು ಎಂದು ಭಾಸವಾಗು 
ತ್ತದೆ... ಈ ರಾಜಮಾರ್ಗವನ್ನು ರಾಶಿಚಕ್ರ ಎಂದು ಕರೆದರು (ens. 
64): ೨. = ರಾಶಿಕುಂಡಲಿ. [ಸಂ] 

ರಾಶಿಚಿಕ್ಕಣಿ (ನಾ). ಹೆಚ್ಚು ಬಲಿಯದ. ಹಾಗೂ ಅತಿ ಎಳಿಯದೂ 
ಅಲ್ಲದ ಅಡಕೆ: ಮಧ್ಮಮದರ್ಜೆಯ ಅಡಕೆ : ಅಡಿಕೆಗಳು , ... ಮಧ್ಯ 
ಎಳಕಾದರೆ ರಾಶಿಚಿಕ್ಕಣಿಯಾಗುವವು (ಕಹತ. ೦೩೨). [ರಾಶಿ 3. ಚಿಕ್ಕಣ್ಣಿ ] 

ರಾಶಿಭವಿಷ್ಯ (ನಾ). [ಜ್ಯೋತಿ] ವ್ಯಕ್ತಿಯ ಜನ್ಮರಾಶಿಯನ್ನು ನೋಡಿ 
ಹೇಳುವ ಭವಿಷ್ಯ: ಣೆಕ್ರಬಂಧದ ಒಗಟ, ರಾಶಿಭವಿಷ್ಯ. ಲೂಟಿ. ಲಾಟರಿ 
(ಸೂರ್ಯ2. ೫೦-೬) [ಸಂ.] 

ರಾಶಿವಾಳ (ನಾ). (? ) : ಚೌರಾಸಿಲಕ್ಷಜೀವರಾಶಿಗಳಗೆ ರಾಶಿವಾಳ 
[೫೦- ರಾಸಿವಾಳೆ. ರಾಶಿವಾಳುಕ, ರಾಶಿವಾಳಕ] ತಾನಾಗಿ (ಕಿವತಂ. ೩-೦). 

[2] 

ರಾಶೀಶ (ನಾ). [ಜ್ಯೋತಿ] ರಾಶಿಯ ಒಡೆಯ: ಅಧಿಪತಿ ; 
ದ್ವಾದಶಭಾಗೆಮೊಂದು. ಗೃಹಕಕ್ಕುಂ ಪ್ರಥಮಕ್ಕೆ 
ರಾಶೀರಂ (೧: ೦-೬೬). 


ಆ ಗ್ರಾಮದಲ್ಲಿ 


ಕ್ರಮದಿಂ 

ತತ್ಚಥಮ 

[ಸಂ.] 

ರಾಶ್ಮೆ, ರಾಷ್ಠ್ರ, ರಾಸ್ಕೆ (ನಾ). ಒಂದು ಬಗೆಯ ವನಸ್ಪತಿ" ನಾಕುಲಿ. 
ಈಶ್ವರಿ, ಸರ್ಪಾಕ್ಷಿ, ರಾಶ್ಮೆ: ಕಾಡುವಿಟ್ಟಿ. ಹಿಪ್ಪಲಿ: ತುಳಸಿ” (೬40. ಆ). 
ರಾಷ್ಮೆ: ಬಿಲ್ವಪತ್ರೆಯ ಬೇರು ಆ ಹಣ್ಣಿನ ತಿರುಳು ಕಳ್ಳಂಗಡಲೆ 
ಬೊಳ್ಳೆಂಗಡಲೆ ಅಕಲಃರೆ ರುಷ್ಮೆ ಸುಂಟಿ ಗಂಟುಪರಂಗಿಯಿವ ಕಷಾಯವನಿಟ್ಟು 
(wns. 0-1). ರಾ: * ಏಲಾಪರ್ಣೀ: ಸುವಹಾ, ರಾಸ್ಟ್ರ್ಮಾ 
ಯುಕ್ತರಸಾ_ ಈ ೪ ರಾಸ್ಮೆ” (ಬಣ. 900) ; ರಾಸ ಅಮರದವಳ್ಳಿ 

- ೬ ರಷುಯವ ಕಸಿ. . . ಕೊಡಿಸಲು ಸಂಧಿಕಸನ್ನಿಪಾತ ಹರವಹುದು 

[<ಸಂ. ರುಸ್ನಾ) 

ಒಂದು ಆಡಳಿತದ ವ್ಯಾಪ್ತಿಗೆ ಒಳಪಟ್ಟ, ಅನೇಕ 

ರಾಜ್ಯಗಳ ಸವ: ದೇಶ; ನಾಡು: ಜಸುಮತಿಃಶರಗೆ. 

ತಮಗೆನಿತು. ಮಹಿ: ದಜ ಪೆಸರು ರಾಷ್ಟ್ರಂ 

ರಾಜನಿಲ್ಲದ ರಾಷ್ಟ್ರವು ವಿನಾಶಹೊಂದುವುದು 


[CEE 
ರಾಷ್ಟ್ರ (ನಾ). ೧. 


(ಮಂಗಾ. ೫೬-೨) ; 


(ಉಾಶ್ಮಾಂಗ- 0೬). ೨. 


೭೬೨೨ 


೩0 


40 


ಸಾಮ್ರಾಜ್ಯ; ಚಕ್ಕಾಧಿಪತ್ಯ. ೩. ಒಂದು ದೇಶದ ಜನತೆ. 
ಪ್ರಜಾವರ್ಗ. [ಸಂ.] 


ರಾಷ್ಟ್ರಿಕ 


ರಾಷ್ಟ್ರಕ (ನಾ). ದೇಶದಲ್ಲಿರುವವನು ; ಪ್ರಜೆ: ಪ್ರಜೆಯೆಂದರೆ ಇಲ್ಲಿ 
ರಾಜ್ಯ ಕುರ್ಯಸಮರ್ಥನಾದ ಪ್ರಜೆಯೆಂದು ಭಾವ. ಅಂಥ ಪ್ರಜು 
ವ್ಯಕ್ತಿಯೇ ರಾಷ್ಟ್ರಕ (ಸಿಟಿಸೆನ್‌) (ರಾಜ್ಯೀಗೆ- 0೩೦)... [೫] 

ರಾಷ್ಟ್ರಕೂಟ (ನಾ). ಕನ್ನಡನಾಡಿನ ಒಂದು ರಾಜವಂಶದ ಹೆಸರು: 
ಕುನ್ತಳ ದೇಶಮಂ ಸಮರಧಾರಿಣಿಯಲ್ಲಿಯೆ ರಾಷ್ಟಕೂಟಭೂಕಾನ್ತರನೆಲ್ಲರಂ 
ನಿಜಭುಜಾಬಳದಿಂದವೆ ಕಾದಿ ಗೆಲ್ಲು (10m: 6-೬; 2147) ; ರಾಷ್ಟ್ರಕೂಟ 
ದವರ ಭಾಷೆಯು ಕನ್ನಡವೇ ಆಗಿತ್ತು (ರಥ. 0). [೫0.] 

ರಾಷ್ಟ್ರಗೀತೆ (ನಾ). ದೇಶದ ಹಿರಿಮೆಯನ್ನು ಸೂಚಿಸುವ ಸಂಕೇತವಾಗಿ 
ಆರಿಸಿಕೊಂಡಿರುವ ಒಂದು ಹಾಡು ; ಠಾಕೂರರು . . , ಜನಗಣಮನ 
ಗೀತೆಯನ್ನು ರಚಿಸಿದರು. ಅದು ಸಾರ್ವಭೌಮಸ್ವತಂತ್ರಭಾರತದ ಗಣರಾಜ್ಯ 
ಗಳ ರಾಷ್ಟ್ರಗೀತೆಯೆಂದು ಸ್ವೀಕೃತವಾಗಿದೆ. (ರರ್ಕುಸಾ- ಓಟ; ನಾಲ್ಕು 
ನಿಟ್ಟಿನಿಂದಲೂ ಕೇಳಿ ಬರುತ್ತಿತ್ತು ಭಾರತದ ರಾಷ್ಟ್ರಗೀತೆ (6ತ್ಕಾರ್ಶ. ೦೪೨). 

[ಸಂ. ರಾಷ್ಟ್ರಗೀತಾ] 


ರಾಷ್ಟ್ರಧ್ವಜ (ನಾ). ದೇಶದ ಸಂಕೇತವಾಗಿ ರಚಿಸಿಕೊಂಡಿರುವ ಬಾವುಟ: 
ತ್ರಿ.ವರ್ಣರಾಷ್ಟ್ರಧ್ವಜವೇ ಭಾರತಮಾತೆಯ ಪವಿತ್ರಪ್ರಶೀಕ (ಭತರ. ೦೪೨). 


[ಸಂ.] 
ರಾಷ್ಟ್ರಪಕ್ಷಿ (ನಾ). ದೇಶದ ವಿಶಿಷ್ಟಸಂಕೇತವೆಂದು ಆಯ್ಕೆಯಾಗುವ 
ಕ್ಷಿ: ನವಿಲು ಈಗ ಭಾರತದ ರಾಷ್ಟ್ರಪಕ್ಷಿ (1084. x, 090). 
[ಸಂ. ರಾಷ್ಟ್ರಪಕ್ಷಿನ್‌] 
ರಾಷ್ಟ್ರಪತಿ (ನಾ). ೧. ಚಕ್ರವರ್ತಿ; ಸಾಮ್ರಾಟ. ೨. ದೇಶದ ಒಡೆಯ; 
ನಾಡಿನ ಅಧಿಪತಿ ; ರಾಷ್ಟ್ರಪತಿ ವಿಷಯಪತಿ ಗ್ರಾಮಕೂಟಕಾಯುಕ್ತಕ 
ನಿಯುಕ್ತಾಧಿಕಾರಿಕ ಮಹತ್ತರಾದಿ ಸಮೇತದಿಂ (aux 3೩-೨೦೦; 1077); 
ನಿಮಗೆ ಅದಿನ್ನೂ ಹೊಸದಾಗಿರದಿದ್ದರೂ ರಾಷ್ಟ್ರಪತಿಯಾಗಿ ನಿವೇದಿಸುತ್ತೇನೆ. 
(ನರಂ: ಇ), ೩. ಭಾರತದ ಸಂವಿಧಾನದಂತೆ ಚುನಾಯಿತನಾದ 
ದೇಶದ ಅಧ್ಯಕ್ಷ; ದೇಶದ ಸರ್ವೋಚ್ಛ ಅಧಿಕಾರಿ: ಭಾರತಕ್ಕೆ 
ಒಬ್ಬರು ರಾಷ್ಟ್ರಪತಿಯವರು ಇರತಕ್ಕುದು (ons. ೨೬) ; “ಪ್ರೆಸಿಡೆಂಟ್‌” 
ಪದಕ್ಕೆ “ಪತಿ”.-ರಾಷ್ಟಪತಿ ಎಂದು ಕೆಲವರು ಸಮಾನಪದ ಮಾಡಿಕೊಂಡಿ 
ದ್ಹಾರೆ (೫್ಛಾಂಗ. ೦೦೯ 6೨೪). [ಸಂ.] 
ರಾಷ್ಟ್ರಪ್ರಜ್ಞೆ (ನಾ). "ಇದು ನನ್ನ ದೇಶ' ಎಂಬ ಭಾವನೆ; ದೇಶಾಭಿ 
ಮಾನ : ರಾಷ್ಟಪ್ರಜ್ಞಿ, ವೈಜ್ಞಾನಕದೃಷ್ಟಿ . ., ನಮ್ಮಲ್ಲ ಜಾಗೃತ 
ವಾಗದಿದ್ದರೆ. ನಮ್ಮ ದೇಶ ಭಾರತವಾಗಿ ಬಹುದಿನ ಉಳಿಯುವುದೂ ಕಷ್ಟ 
ಎನ್ನಿಸುತ್ತದೆ (ಶೇನುಕೂ- 3 ಮೂನ್ಗುಂ). [ಸಂ. ರಾಷ್ಟ್ರಪ್ರಜ್ಞಾ] 
ರಾಷ್ಟ್ರಸ್ವಾಮ್ಯ (ನಾ)- ದೇಶದ ಒಡೆತನ,-ಯಾಜಮಾನ್ಯ: ಪ್ರಜಾಪ್ರಭುತ್ವ 


ಕ್ರಮದಲ್ಲಿ ರಾಷ್ಟ್ರವೇ ಭೂಸ್ವಾಮಿಯಾಗುವುದು, ಆಗ ಉಭಯಪಕ್ಷದವರಿಗೂ 
ರಾಷ್ಟ್ರಸ್ವಾಮ್ಯವೇ ಲಕ್ಷವಾಗುವುದು (ಭಕ್ತ. ೩೬೧), [ಸಂ.] 


ರಾಷ್ಟ್ರಾಧ್ಯಕ್ಷ (ನಾ)- ದೇಶದ ಒಡೆಯ : ಅವನೇ ದೊರೆ "ಅಥವ ರಾಜ 
ಅಥವಾ ರಾಷ್ಟ್ರಾಧ್ಯಕ್ಷ (ಉಕಾ- ೪೬). [ಸಂ.] 
ರಾಷ್ಟ್ರಾಭಿಮಾನ (ನಾ). ದೇಶದ ಮೇಲಿನ ಮತೆ; ದೇಶಭಕ್ತಿ: ಇಟಲಿ, 


ಜರ್ಮನಿ . . . ಮುಂತಾದ ದೇಶಗಳು ಹೇಗೆ, ತಮ್ಮ ರಾಷಸ್ಟಿಭಿಮಾನ 
ವನ್ನು - . , ಸಾಧಿಸಿಕೊಂಡವು ಎಂದು ಅರಿತು, ಉದ್ವೇಗಗೊಂಡರು. 
(ಕಾರರ» 92೭). [ಸಂ.] 


ರಾಷ್ಟ್ರಿಕ (ಗಂ). ೧. ದೇಶಕ್ಕೆ ಸಂಬಂಧಿಸಿದ ; ದೇಶದ : ಕವಿಗಳು ಪಾರ 
ಮಾರ್ಥಿಕವಿಷಯಗಳಿಗಿಂತ ರಾಷ್ಟ್ರಿಕ ಸಾಮಾಜಿಕ. ಚಾರಿತ್ರಿಕ ಮುಂತಾದ 
ಲೌಕಿಕಪ್ರಮೇಯಗಳಿಗೆ ಹೆಚ್ಚು ಗಮನಕೊಡುವರು (ಕುಪ್ಪು. ರೀಕಿಕೆ).. (ನಾ). 
೨. ರಾಷ್ಟ್ರದ ಹಕ್ಕುಬಾಧ್ಯತೆಯನ್ನು ಪಡೆದಿರುವವನು ; ಪೌರ; 


ಪ್ರಜೆ. ೩. ರಾಷ್ಟ್ರಕೂಟ ನ ಈ ರಾಸ್ಟ್ರಿಕರು ಅಥವಾ ರಾಷ್ಟ್ರಕೂಟರು. 


ರಾಷ್ಟ್ರಿಕೆ 


ಎಂಬವರೇ ಮಹಾರಾಷ್ಟ್ರರೆಂದು ಹೆಸರಿಟ್ಟುಕೊಂಡು ತಮ್ಮ ರಾಷ್ಟ್ರಕ್ಕೆ 
ಮಹಾರಾಷ್ಟ್ರವೆಂದು ಹೆಸರಿಟ್ಟರು (ರಃ: ೦). ೪. ರಾಜ್ಯದ ಆಡಳಿತ 
ವನ್ನು ನಡೆಸುವವನು ; ರಾಜ್ಯಪಾಲ :  ರಾಷ್ಟಿಕ ಅಥವಾ ಭೋಜಕ 
ಇವು ಮೂಲತಃ ಆಡಳಿತದ ಅಧಿಕಾರಕ್ಕೆ ಸಂಬಂಧಿಸಿದ ಪಾರಿಭಾಷಿಕಶಬ್ದಗಳು 


(ತರ್ಕಾರಿ. ೧a): [ಸಂ.] 


ರಾಷ್ಟ್ರಿಕೆ (ನ್ಯ: ಒಂದು ಬಗೆಯ ಮುಳ್ಳುಬದನೆಕಾಯಿ ; ಹೆಗ್ಗುಳ್ಳೆ : 
ಮ ಕಾ. ಸ್ಪೃಶೀ, ವ್ಯಾಫ್ರೀ, ಬೃ? ಹತೀ . - ರಾಷ್ಟ್ರಿಕಾ_೧೦ ಹೆಗ್ಗುಳ್ಳದೆ 


ಹೆಸರುಗಳು” (ಡ್ಯಾಂ 04೩): ಹತ 4 ಸಿಕ] 

ರಾಷ್ಟ್ರಿಯ (ಗು). ೧: ದೇಶಕ್ಕೆ ಸಂಬಂಧಿಸಿದ. (ನಾ). ಪಿ. ರಾಜನ 
ಭೊವಮೈೆದುನ,ಶ್ಮಾಲಕ: "ರಾಷ್ಟ್ರಿಯ;, ರಾಜ್ಯ ಸ್ಕಾಲಃ-_ಆರಸಿನ 
ಹೆಂಡತಿಯ ಒಡಹುಟ್ಟಿ ದಹನ ಹೆಸರು" (ದ್ಯಾ: ೬೦). [ಸಂ.] 


ಜ್ಯಃ, 


ರಾಷ್ಟ್ರಿ (ಕರಣ (ನಾ). (ಕೈಗಾರಿಕೆ. ಇತಾ, ಬದಿಗಳನ್ನು) ದೇಶದ ಸ್ವಾಮ್ಯಕ್ಕೆ | 


ಒಳಪಡಿಸುವುದು ; ಸರ್ಕಾರದ ಆಧೀನಕ್ಕೆ ತೆಗೆದುಕೊಳ್ಳುವುದು : 
ಕೈಗಾರಿಕೆಗಳ ರಾಷ್ಟ್ರೀಕರಣವಾದ ಮೇಲೂ ವಿಜ್ಞಾನದ ಮೇಲೆ ಹೆಚ್ಚಿನ 
ಪರಿಣಾಮವಾಗಿಲ್ಲ (6೫: 0೪). [ಸಂ.] 
ರಾಷ್ಟ್ರೀಯ (ಗು). ೧. ಇ ರಾಷ್ಟ್ರಿಯ ೧: ರಾಷ್ಟ್ರೀಯ ರಕ್ಷಣಾಬಲದವರು. 
« ಹೆಚ್ಚಾಗಿ ಬೆಳೆಯಿರೆಂದು ಸಾ ವಲಂಬನೆಯ. ಸಂದೇಶವನ್ನು ಸಾರುತ್ತಿ 
ರವರು (406. w)- (ನಾ). ೨. = ರಾಷ್ಟ್ರಿಯ ೨: ಆರ್ಯನೆ, 
ರಾಷ್ಟ್ರೀಯನಾದ ಮಿತ್ರಾವಸುವು ಮಹಾರಾಜನ ಸನ್ನಿಧಿಯಿಂದ ಇಲ್ಲಿಗೆ 
ನಮ್ಮನ್ನು ಕಳುಹಿಸಿ ಕೆಲವು ದಿವಸಗಳಾದುವು 
೩. ರಾಜ;' ದೊರೆ. [ಸಂ.] 
ರಾಷ್ಟ್ರೀಯತೆ (ನಾ). ೧.ಒಂದು ದೇಶದ ಜನರು ತಮ್ಮ ದೇಶದ ಒಟ್ಟು 
ಸತ್ವವನ್ನು ಕುರಿತು ಹೊಂದಿರುವ ಅಭಿಮಾನ ; ಒಟ್ಟು ದೇಶದ 
ಎಕ್ಕದ ಸಂಭಾವನೆ : ಮಾಂಡಲಿಕ ಪ್ರಭುತ್ವಗಳನ್ನು ಅನುಭವಿಸಿ 
ರಾಷ್ಟ್ರೀಯತೆಯ ಉದಯವನ್ನು ಕಣ್ಣೂರೆ ಕಂಡು (ನಕ್ಕಕಾ. ೧): ವಿ: 
* ಜನಾಂಗ ಲಕ್ಷಣ; ರಾಷ್ಟ್ರೀಯತೆ - - - ಜನಾಂಗವಾಗಿರುವುದು ; 
ಒಂದು ಅಥವಾ ಹೆಚ್ಚಿನ ರಾಜಕೀಯ ರಾಷ್ಟ್ರಗಳ ಭಾಗವಾಗಿರುವ 
ಕುಲ”. (Nationality: 9910)... [ಸಂ. ರಾಷ್ಟ್ರೀಯತಾ] 
"ರಾಶ್ಮೆ' ನೋ. [ಸಂ.] 
ರಾಸ (ನು). ೧.'ಶಬ್ದ: ಸದ್ದು. ೨. ಕೃಷ್ಣನು. ಗೋಪಿಯರು ಮತ್ತು 
ಗೋಪಾಲಕರ, ಸಂಗಡ ಮಾಡಿದ ಒಂದು ಬಗೆಯ ನೃತ್ಯ : 
ಮೋಹನನೆನ್ನಂ ಮೋಹಿಸಿ ರಾಸಕೆ ಕರೆದಂತೆ (ನೂಂರ9. ೪೩-೨0): 'ರಾಸ 
ಕ್ರೀಡೆ' ಪರಾ: ೩. ನುಟ್ಕಿ; ಕುಣಿತ: ಸಂಜೆಯಂ ಬೀಸುತ್ತಿದ್ದ 
ಗಾಳಿಯಲ್ಲಿ ಪೈರುಷಚ್ವೆಗಳೆ ಸಾಮೂಹಿಕರಾಸವು ಛಂದೋಬದ್ಧವಾಗಿ 
[ಸಂ.] 


ನೆಂಟು 


(ತಾಕು೦ತ- 0-೫): 


ನಡೆದಿತ್ತು (ರೂರ. ೬೪): 
ರಾಸಕ (ನಾ). [ಕಾವ್ಯಮಾ] ಹ! ಬಗೆಯ ಉಪರೂಪಕಗಳಲ್ಲಿ 
ಒಂದು; ॥ ಒಂದು ಅಂಕದಿಂದೂಡಗೂಡಿದ ಇದರಲ್ಲಿ ಐದು ಪಾತ್ರ 
ಗಳಿದ್ದು, ನಾ ಯಿಕೆಯ ಪಾತ್ರವು ಮೇಲುಗೈಯಾಗಿದ್ದು ನಾಯಕನು 
ಮೂರ್ಬಿನಾಗಿರುತ್ತಾ ನೆ, ಸೂತ್ರ ಕ್ರಧಾರನರುವುದಿ್ಲ 
, ೯. ಪ್ರೇಂಖಣ, ೧೦. ರಾಸಕ . . - ಎಂದು 
ಹದಿನೆಂಟು ವಿಧ (ಸಂವಾಿ: ೩೨). [ಸಂ.] 
ರಾಸಕೇಳಿ (ನಾ). ಕೃಷ್ಣನು ಗೋಪಿಕಾಸ್ಟ್ರೀಯರ ಜೊತೆ ಆಡಿಧ 
ಮಂಡಲಾಕಾರದ ನೃತ್ಯ: ಮೊಗಮೊಗದಲಿ ದೀಪಾವಳಿ | ರಾಸಕೆಳಿ | 
ರುಸಕೇಳಿ | (ಕಸ್ರಿಂತರ್ಕ. [ಸಂ. ರಾಸಕೇಲಿ] 
ರಾಸಕ್ರೀಡೆ (ನಾ): -ರಾಸ.೨ : ರಾಸಕ್ರೀಡೆಯನು ನಿಜವಲ್ಲಭೆಯರೊಡಗೂಡಿ 


00-೧6) 


ಲಕ್ಷ್ಮೀವಲ್ಲಭನು ತೊಡಗಿದನು (6೫: ೧೦-೨೮-3). [ಸಂ, 'ರಾಸಕ್ರೀಡಾ] 


೭೬೨೩ 


40 


ರಾಸಿಗೂಳು 


ರಾಸಗೋಷ್ಠಿ (ನಾ). ಇ ರಾಸಕೇಳಿ : ಎಳನಗೆಯ ಸುಪ್ರೇಮವೀಕ್ಷಣದಲಸ 
[ಮನದ ವಿಭ್ರಮದ ಹರಿ ಸಲಿಸಿದನು ಮನವನು ಸರಾಗದ ರಾಸಗೋಸ್ಕಿ 
ಯಲಿ (ಏನ. 00-36-8)- [ಸಂ.ರಾಸಗೋಷ್ಠೀ] 
ರಾಸನ (ನಾ): ೧. ಧ್ವನಿಮಾಡುವಿಕೆ. ೨. ಕತ್ತೆಯ ಕೂಗು: “ರಾಸಿ, 
ರಾಸುಃ» ರಾಸನಂ- ರಾಸನೀಯೆಂ `ರಾಸ್ಕಂ: ಈ ೫ ಕಳ್ತೆಗೂಗು (msg 
030). [ಸಂ.] 
ರಾಸಭ (ನಾ). ಕತ್ತೆ ; ಗಾರ್ದಭ ; “ರಾಸಭಾಖ್ಯಾತಿ ಗರ್ದಭಂ” (4. 
೮೪-೩೪); ರಾಗಿಸಿ ರುಸಭನಿರದತಿವೇಗದಿನಾ ನರಿಯ ಪಿಂದುಪದನೆ ಬಂದಂ 
(ಶಂತತಂ- 36೩-೪): ಮಹಾತಾಳವನಮಂ ಧೇನುಕನೆಂಬ ರಾಸಭರಾಕ್ಷಸಂ 
ಕಾದಿರ್ಪಂ (ಇಗ. ೪-೩೯ ನ): [ಸಂ.] 
ರಾಸಭಿ (ನಾ). ಹೆಣ್ಣುಕತ್ತೆ : ಎನ್ನಿರ್ಪ ಕಾಡಿನೊಳಿರಿಸೆ ನಿಶ್ವಂತರಾಗಿರ್ದ 
ರಾಸಭೀವಿಲಾಸಿನಿಯರ್‌ ತಮಗೊರ್ವ ಪುರುಷನಂ ತರವೇಟ್ಕುಮೆಂದೆನ್ನಂ 
ತುತಿಸುತ್ತಿರ್ದೆಪರ್‌ (ಶಂಸತಂ- 364-3): [ಸಂ. ರಾಸಭೀ] 
|ರಾಸಮಯ್ಯ (ನಾ). ಒಬ್ಬಾತನ ಹೆಸರು : ಪುಲಿನಾಡು ರಾಸಮಯ್ಯ 
ಹಲಿಯೂರರಸರಂ ದಣ್ಣುವೇಲಕ್ವೊಡೆ (ಏಕ, ಸ; ಶ್ರೀನಿಠಾ: 08-೪; ಸು: 900): 
[ರಾಸ + ಅದು («ಎ ಅದ್ಭ್ಮ) 4 ಅಯ್ಯ] 
ರಾಸಲೀಲೆ (ನಾ). ಇ ರಾಸಕೇಳಿ : ಕೃಷ್ಣಗೋಪಿಯರ ರಾಸಲೀಲೆಯಲ್ಲಿ 
ಗೋಪಿಯರು (ಜೀವಾತ್ಮ) ಕೃಷ್ಣ (ಪರಮಾತ್ಮ)ನನ್ನು ಸೇರಲು ಹಂಬ 
ಲಿಸುತ್ತಾರೆ (ಕಾರರ- ೫೪) ; ಕೋಲು ಕೋಲಿನ ಆಟ. ಕೂಡಿ ಕೊಳಲಿನ 
ಆಟ, ರಾಸಲೀಲೆಯ ಕೋಲ (ಅರಳು. ೪8೬-೨)- [ಸಂ. ರಾಸಲೀಲಾ] 
| ರಾಸಿ ಇ ೧. [ವಿಜ್ಞಾನ]ರಸಾಯನವಿಜ್ಞಾನಕ್ಕೆ ಸಂಬಂಧಿಸಿದ, 
-ಸೇರಿದ: ೨. ರಸಾಯನವಿಜ್ಞಾನದ ಪ್ರಕ್ರಿಯೆಯಿಂದ ಸಿದ್ಧಪಡಿ 
ಸಿದ: ರಾಸಾಯನಿಕ ಗೊಬ್ಬ! ರಗಳನ್ನೂ ನಮ್ಮ ದೇಶದಲ್ಲಿ ತಯಾರು 
ಮಾಡುವ ಪ್ರಯತ್ನ... ಫದಿದೆ (05೫. ks [ಸಂ.] 
ರಾಸಾಯನಿಕ ವಿದ್ಯೆ (ನಾ): [ವಿಜ್ಞಾನ] ಮೂಲಧಾತುಗಳು, ಅವುಗಳ 
ಸಂಯೋಗ ಮೊದಲಾದ ವಿಷಯಗಳ ನಿಯಮಗಳಿಗೆ ಸಂಬಂಧಿಸಿದ 
ಶಾಸ್ತ್ರ; ರಸಾಯನಶಾಸ್ತ್ರ : ದೇವಾ; ನನ್ನನ್ನೇಕೆ ಹುಟ್ಟಿಸಿದೆ ? ಹುಟ್ಟಿ 
ದರೂ ನನ್ನಲ್ಲಿ ರಾಸಾಯನಿಕ ವಿದ್ಯೆಯನ್ನಾದರೂ ಏಕೆ ಹಾಕಿದೆ ? [CTS 
3೩೦) - [ ಸಂ. ರಾಸೌಯನಿಕವಿದ್ಯಾ1 
ರಾಸಿ "ರಾಸು" ನೋ: 
ರಾಸ್ಟ್ರಿ (ನಾ). ೧. ಇ ರಾಶಿ ೧; ಕುಬೀರನಳ್ಳಿ ತಂದೊಟ್ಟೆದ ಪೊನ್ನ 
ರಾಸಿಗಳನ್ನಿತ್ತು ಧರಾಮರರ್ಗೆ (ಗರಾಯೂ: ೨-೩೭); ಮಿಸುನಿಯ ಪೊಂಗಳುಂ 
. ಬಸವನ ಮನೆಯ ಮುಂದೆ ಸುರಿದು ರಾಸಿಯಾಗಿರೆ (ಜರ: ೦೨-೬೬); 
ಅಂಗಡಿಯೊಳು ಗೋಧಿ ಕಡಲೆ : ನಾನಾಧಾನ್ಮಂಗಳ ರಾಸಿ ರಂಜಿಸಿತು 
(ಪೋಷಕ: ೩-೨೦); ಜ್ಯೋತಿರ್ಲಿಂಗದಂತೆ ' ರಾರಾಜಿಸುವುದು ಆ ಜೋಳದ 
ರಾಸಿ (ಕಳುವು: 3೩೪). ವಿ: ರಾಶಿ ೬ : ಜ್ಯೋತಿಷ್ಯರಂ... ಬೆಸ 
| ಗೊಳಲು ಅವರಾಭಿಧಾನನಕ್ಷತ್ರರಾಸಿಯ ಗ್ರಹಕರಣಕೂಟಾದಿಗಳನು . 
ನಿಶ್ಚೈಸಲಿುಿ (ನನರೋ. 04-೨೪). [< ಸಂ. ರಾಶಿ.] 
ರಾಸಿಕ್ಕ (ನಾ)- ರಸಿಕತನ : ಕಾಶ್ಮೀರದ ವಿಮುಕ್ತಪ್ರಕೃತಿಸೌಂದರ್ಯದ 
ನಿಶಾಂತರಮಣೀಯತೆ: ನೂರಳ ಅನುರಕ್ತ ರಾಸಿಕ್ಕ ಎಲ್ಲವೂ ಸಂದಿಗೃ 
ವಾಗಿದ್ದವು. (ನೂರ: 3. ಬಲ್ಲಾಳಕವಿ . . ಭೋಜನ ಸಾಸಿಕ್ಯ. 
ದಾನಶೂರತ್ವಗಳನ್ನು ಬಣ್ಣಿಸಿದ್ದು ಅಸತ್ಯವಲ್ಲ (೫೦೦೫- ೨೬), [ ಸಂ. ] 
ರಾಸಿಗೂಳು (ನೂ): ೧.ಗುಡ್ಡೆ ಹೂಂರಂವ ಅನ್ನ: ಸುತ್ತಳ ಪಳ್ಳಿಯ ಜನರು 
ವರುಷಗೊಂದು ಬಾರಿ ಬಿಜಂಗೂಳ ಸುರಿಯಲು, ತಪಸಿಯಾಗಿ ರಾಸಿಗೂಳ 
ತಿಂದು ಆ ಗ್ರಾಮಗಳಿಗೆ ಶಾಂತಿಯ ಮಾಡಿಕೊಂಡಿಪ್ಪನು 
(ಕೈರೂ. 1, ೨೨) ೨. ಸಾಮಾನ್ಯವಾದ ಆಹಾರ : ರಾಸಿಗೂಳಲ್ಲ 


ರಾಸಿಗೆಯ್‌ ೭೬೨೪ ರಿ 


ದಿವ್ಯಾಹಾರವದು ಶಕ್ತಿ ಸೂಸುವುದದಟಳೊಂದು ತುತ್ತ ಫೂಸರ ದಕ್ಶಿಸಬಲ್ಲನೆ 

(ಕರತ- ೩೦-೦೦೦). [ರಾಸಿ + ಕೊಳ್ಳು ( ೬ ಕೂರ್ಟ್ಮು) ] 
ರಾಸಿಗೆಯ್‌, ರುಸಿಗೈ (ಕ್ರ). ಗುಡ್ಡೆಮಾಡು ; ರಾಶಿಹಾಕು : ಕಾಂಚಿರ 

ಮಹೀರುಹದ ಪಣ್ಗಳಂ . . . ತಿಆದು ತಂದು ಧನ್ವಂತರಿ ವಿಶ್ವಾನು 


ನವಗ್ರಹಗಳಲ್ಲಿ ಒಬ್ಬ ಮತ್ತು ಸೂರ್ಯ. ಚಂದ ರನ್ನು ಗ್ರಹಣ 
ಕಾಲದಲ್ಲಿ ನುಂಗುತ್ತಾನೆ ಎಂಬ ಪ್ರತೀತಿಯಿದೆ: “ಭಾನುರಿಪು ಸಿಂಹಿಕಾ 
ಪ್ರಿಯಸೂನು . . , ವಿಧುಂತುದನಂತದು ತಾನಕ್ಕುಂ” (ಫು ಕೋ-04-೬೩); 
ಸುರಪತಿ ಶಿಖಿ ಯಮ ನೈರುತಿ . . .`ರಾಹು ಮಂದೇಂದು ಚಂದ್ರನಂದನ 
ಗುರುಗಳ (ಕಾಕತಿ, ೨-೦) ; ಶಶಿವಂಶದೆ ನಿಲವನು ರಾಹು ಗೆದ್ದುದ 
ಕಂಡು ಹಿರಿಯರು ಹೊಲಬುಗೆಟ್ಟರು (ಕನಕಂ. ಕ: ೦೫-೩೦೪) ; ರವಿ ಚಂದ್ರ. 


ತುರುಕಾಂತಿಯಂ ಪರಪುತಂ ಪ್ರೋತ್ತುಂಗತಾರಾಚಳಂ ತ ಕಣ್ಣೆ ಸೆದುದು ಬುಧ ನೀನೆ ರಾಹುಕೇತುವು ನೀನೆ (ಕರಂದ- ೨-೨೩-೦). ೨. ಗ್ರಹಣ, 

(ಉದ್ಮರಿ: ೦೨-೦೦೯). [ರಾಸ್ಥಿ 4 ಕೆಯ ] ಉಲ್ಕಾಪಾತ, ಭೂಕಂಪ ಮೊದಲಾದ ಉತ್ಪಾತ. ೩. ಆಗ್ನಿ ; 
ರಾಸಿಗೈ `ರಾಸಿಗೆಯ್‌ ` ನೋ. ಬೆಂಕಿ ; “ಅನಲೋತ್ಪಾತೆಂ ಕರಾಳಂ ಗ್ರಹವಿವರಮಿವುಂ ರಾಹುವಕ್ಕುಂ" 
ರಾಸಿಗೊಳ್‌' (ಕ್ರ). ರಾಶಿಯಾಗು; ಒಟ್ಟಾಗು; ಕೂಡು : ಮಕರಂದ |19| (೧೧.೬). [೫] 


ಸಂದೋಹಮೊಂದೆಡೆಯೊಳ್‌ ರಾಸಿಗೊಂಡು ಪಾಸಾದಂತೆ ಮನೋಹರ 
ಮಾಗಿರ್ದ ಮೃದುತಳ್ಳಸಂಪುಟದೊಳಾ ಪುಣ್ಯಭಿಃವಂ ಬಂದು ನೆಲಸಿ 
(ನರ್ರಪು- ೧೨-೪೨ರ). [ರಾಸ್ಥಿ + ಕೊಳ್‌, ] 

ರಾಸಿಹಬ್ಬ (ನಾ). ಸುಗ್ಗಿ ಕಾಲದಲ್ಲಿ ಕಣದಲ್ಲಿಯ ರಾಶಿಯನ್ನು 
ಪೂಜೆಮಾಡುವ ಹಬ್ಬ : ನೀನಾದರೂ ಬಂದೆಯಲ್ಲ ರಾಸೀಹಬ್ಬಕ್ಕೆ 
ಸರಿಯಾಗಿ (5೪ರ. ೨೬೬) - [ ರಾಸ್ಥಿ + ಹಬ್ಬ (ಪರ್ಬ) ] 

ರಾಸ್ಕು. ರುಸ್ಕಿ (ನಾ). ದನ ; ಜಾನುವಾರು : ರಾಸುಗಳ ಅತಿಕ್ರಮ 
ಪ್ರವೇಶದ ಆಕ್ಕನ್ನು ತಿದ್ದು ಪಡಿ ಮೂಡಿದ ಕಾನೂನು (ಗ್ರಾಮಾಕ, ೧೦೬); 
ಐವತ್ತು ರಾಸು ಇರುತ್ತಾ ಇದ್ದವು. (ತಂರತೋ. ೩೦)- ರಾಸ್ಕಿ: 
* ಗಿಡ್ಡರಾಸಿ `` ಪರಾ. [2) 

ರಾಸ್ಕು (ನಾ). ಅಸಲು ಮತ್ತು ಬಡ್ಡಿ ಕೂಡಿದ ಮೊತ್ತ : ಯಾವುದೊ 
ಅಸಲಿನ ಯಾವುದೊ ಬಡ್ಡಿದರದ ರಾಸುಗಳನ್ನು ಹಿಂಜಿ ತೆಗೆದು... 
ಅನೇಕರಿಗೆ ತಿಳಿಸಿಕೊಟ್ಟು ದಣಿದಿದ್ದೇನೆ (ಗಾಳಿಶ. 94೬). [.-ಮರಾ. ರಾಸ್‌] 

ರಾಸೆ (ನಾ). ಎ ರಾಸ ೨ : ರಾಸೆಯನರ್ಧಕೆ ತಡೆದವಳು ಹಾಡನು ಪಾಡಂ 
ಗೈದವಳು (ಗೋಳುರಿ- ೪೨.೨೬). [ಸಂ. ರಾಸ] 

ರಾಸ್ತ (ಗು). ೧. ಸರಿಯಾದ ; ಯೋಗ್ಯವಾದ ; ನ್ಯಾಯವಾದ : 
ಆಜಾರೆಪ್ಪ ರಾಸ್ತ್ರ ಮಾತ ಆಡಿದಿರಿ (ರೆ. 6೪) ; ನೀ ಏನ ಹೇಳಿದೆಲ್ಲ ಈ 
ಮಾತೂ ಇದಾ ನೋಡಿದು ರಾಸ್ತ ಮಾತು (8ತುಗು. ೪). (ನಾ). ೨. 
ಸಮರ್ಪಕವಾದುದು ; ಯೋಗ್ಯವಾದುದು : ನಾ ಹೇಳೂದು ರಾಸ್ತ್ರ 
ಐತಿಲ್ಲೋ (ಗ್ಲಾನೂಿಯ: 34). [೬ ಪಾರ. ಹಿಂ. ಮರಾ, ರಾಸ್ತ] 

ರಾಸ್ತ್ರಿ (ಗು). ೧. ಸರಿಯಾದ: “ ರಾಸ್ತಿತೂಕ ' ಪರಾ. (ನಾ). 
ಶಿ.ನಿಜ; ಸತ್ಯ : ಶಾಸ್ತ್ರ ಶ್ರವಣಗಳಾದೆ ಶ್ರೌತಸ್ಮಾರ್ತಗಳಾದೆ ರಾಸ್ತಿ 
ಚಿದಾನಂದ ಅವಧೂತನುದೆ (೩೦6... ೧೦೦೬). [+-ಹಿಂ. ಮರಾ, ರಾಸ್ತಿ-] 

ರಾಸ್ತಿತೂಕ (ನಾ). ಸರಿಯಾದ ತೂಕ : ತಾವು ಮಾಮಿಲತ್ತು ತಿಳಿಯು 
ವಂಥಾದ್ದು ರಾಸ್ತಿತೂಕ ಮಾಡುವಂಥದ್ದು (ರಾಶೇಂದ್ರ ೬ ೨೬೨). 

[ರಾಸ್ತಿ 4 ತೂಕ] 

ರಾಸ್ಸೆ (ನಾ). ಎರಾಶ್ಮೆ: “ಏಲಾಪರ್ಣೀ, ಸುವಹಾ, ರಾಸ್ನಾ, ಯುಕ್ತರಸಾ- 
ಈ ೪ ರುಸ್ಕೆ” (ಉಂ. 900) ; ಸರಳಂ ಕೋಷ್ಕಂ ಮಂಜಿಷ್ಯೆ ರಾಸ್ತೆ 
ಬೆಳ್ಳುಳ್ಳಿ ಸೈಂಧವಂ ತಗರಮಿವಂ ಕರಿಯಾವಿನ ನೊರೆವಾಲೊಳ ಬೆರಸಿ 
ಬಟಿಕ್ಕೆಣ್ಣೆವೊಯ್ದು (೧೫. 04-೩೭), [ಸಂ, ರಾಸ್ನಾ) 

ಶಾಸ್ತ 'ರಾಶ್ಮೆ' ನೋ. 

ರಾಹ (ನಾ)- ವೇಗ ; ರಭಸ ; ಆರ್ಭಟ : ನಿಗುರ್ಗಿಡಿಗಳೇರಿಕೆಯ ರಾಹದಿಂ 
ಲಗಡ್ಗಳಂ ತಗಡೇಣ್ಣ ಳೆಂಬಂತೆ ಬೆಂಗೊಡದೆ . (ಶಠಕು. ೩೦-೪) ; ಬರಸೆಳೆದು 
ರಂಹದಿಂ ಶಿರಗಳಂ ಕೊರೆದು ಕೊರೆವೀಡಾಡಿ (ತರತು- ೩೬-0೪). 
[p ಇದು 'ರಂಹಸ್‌' ಎಂಬುದರ. ಅಪರಖತವಿರಬಹುದು] 

ರಾಹು (ನಾ). ೧. ಸಿಂಹಿಕೆ ಎಂಬ ರಾಕ್ಷಸಿಯ ಮಗ; p ಇವನೇ 


ರಾಹುಕಾಲ (ನಾ). ರಾಹುವು ಅಭಿಮಾನಿದೇವತೆಯಾಗಿರುವ ಕಾಲ $ 
ಶುಭಕಾರ್ಯಗಳಿಗೆ ಪ್ರಶಸ್ತವಲ್ಲವೆಂದು ಪರಿಗಣಿಸಿರುವ. ಪ್ರತಿ 
ದಿನದ ಮೂರು ಮೆಿಕ್ಕಾಲು ಗಳಿಗೆ ; ಅಶುಭಕಾಲ : ನಾವು ಇಲ್ಲಿಗೆ 
ರಾಹುಕಾಲದಲ್ಲಿ ಬಂದಂತಾಯಿತು (ಕೈಉ- ೩೪) ; ರಾಹುಕಾಲದಲ್ಲಿ ಶುಭ 
ಕಾರ್ಯವನ್ನು ಮಾಡಬಾರದು (649). [ಸಂ.] 

ರಾಹುಗ್ರಸ್ತ (ನಾ). ರಾಹುವಿನಿಂದ ಹಿಡಿಯಲ್ಪಟ್ಟುದ್ದು - ನುಂಗಲ್ಪ 
ಟ್ಟುದು : ಕೆಡೆದನಕಟಕಟ ಮದಮುದಿತ ರುಹುಗ್ರಸ್ತವಾದ ತರಣೇಂದು. 
ಬಿಂಬಂ ನೆಲಕೆ ಬೀಳ್ವಂದೆದೆ (ತಳಾ. 0) ; ರಾಹುಗ್ರಸ್ತವಾದಂದದಲಿ 
ಚಂಡಗಭಸ್ವಿಮಂಡಲವಿಳೆನೆ ಕುಣಿಸದಾಯ್ತು (ಕ. &-೨6-೩೭). [ಸಂ,) 

ರಾಷುಗ್ರಹಣ (ನಾ). ಚಂದ್ರ, ಸೂರ್ಯರನ್ನು ರಾಹುವು ಹಿಡಿಯು 
ವಿಕೆ; ಉಪರಾಗ: ರದಿರಾಜರ್‌... ರಾಹುಗ್ರಹಣಗಾಢವೀಡಿತ 
ರಾದರ್‌ (ಜತರ. 3-೩). [ಸಂ.] 

ರಾಹುಟಿ (ನಾ): ಸಣ್ಣಗುಡಾರ; ಡೇರೆ; ತಂಬೂ : ದಾರಿಗುಂಟ ಚಿಕ್ಕಚಿಕ್ಕ 
ರಾಹುಟಿಗಳಿದ್ದು, ಪ್ರತಿಯೊಂದರಲ್ಲಿ ೨-೩ ಜನ ಶಿಪಾಯಿಗಳು ಇರುತ್ತಿ 
ದ್ದರು (ಕಂಸಾ- 00); ಪ್ರಯಾಣೋಪಯುಕ್ತಮದ ಡೇರೆ, ರಾಹುಟಿ 
ಮೊದಲಾದವುಗಳನ್ನು ತಕ್ಕೊಂಡು ಹೊರಟರು (wom. ೦೬೩) - 
[+-ಹಿಂ. ರಾವಟೀ; ಮರಾ, ರಾವಟೀ, ರಾವ್ನಟೀ, ರಾಹುಟ್ಟಿ, ರಾಹೋಟೀ] 

ರಾಹುತ " ರಾವುತ ' ನೋ. 

ರಾಹುತ್ತ " ರಾವುತ ' ನೋ. 

ರಾಹುಸಂಸ್ಪರ್ಶ (ನಾ). = ರಾಹುಗ್ರಹಣ : ಉಪರಾಗ್ಯ, ಉಪಪ್ಲವಃ 
(ರಾಹುಸಂಸ್ಸರ್ಶ ಉಚ್ಕತೇ)-ಈ ೨ ಗ್ರಹಣದ ಪೆಸರ್‌ (ಕರಾಯು- 6-10), 

[ಸಂ.] 


ರಾಳ 'ರಾಲ' ನೋ. 

ರಾಳಕರ್ಪರ (ನಾ). ಒಂದು ಬಗೆಯ ಕರ್ಪೊರ ; ಸಜ್ಜರಸದ ಕರ್ಪೂರ : 
ಚರ್ವಿಸಿ ವೀಳ್ಯೆಯೇಲವ ರಾಳಕರ್ಫರವಾ (ಕೆರಾರೂ, 465-೩೭), 

[ ರಾಳ (ಇರಾಲ) . ಕರ್ಪುರ (೬ ಕಪ್ಪರ) ] 

ರಾಳಧೂಪ (5) ಓಂದು ಬಗೆಯ ಮರದ ರಸದಿಂದ ತಯಾರಿಸುವ 
ಸುಗಂಧದ್ರವ್ಯ ; ಲೋಬಾನ : ” ರಾಳಧೂಪ(ರಾಳ._ ಸುಂದರವಾದ 
ವೃಕ್ಷವು. ಇದರ ಅಂಟಿಗೆ ರುಳವೆನ್ನುವರು. ಅದು. ಔಷಧಕ್ಕೆ ಬರುತ್ತದೆ. 
(1a. ಇ೭)- [ಸಂ, ರಾಲಧೂಪ] 

ರಾಳು (ನಾ). (ಬೆಂಕಿಯನ್ನು ಸುಲಭವಾಗಿ ಹಿಡಿಯಬಲ್ಲ) ಸಾಲವೃಕ್ಷದ 
ಅಂಟು ; ಸಜ್ಜರಸ : ಕ್ಷಣಹೊತ್ತು ಮನಸ್ಸಿಟ್ಟು ನೋಡುವದೊಂದ್ಯೆ 
ತಡ, ರಾಳಿನಂತೆ ಮದ್ದಿನ ಸ್ಫೋಟದಂತೆ. ಒಮ್ಮೆಲೇ ಆ ವ್ಯಕ್ತಿಯಲ್ಲಿ ಮಹಾ 
ಜ್ವಾಲೆಯೇ ಏಳುವದು (ಶ್ರಿಕೃತೀ. ೯೪). [ಆ ಕಾಲ] 

ರಿ (ನಾ). [ಸಂಗೀತ]ಸಪ್ತಸ್ವರಗಳಲ್ಲಿ ಎರಡನೆಯದು; ಯಷಭ ; 
* ಸಪ್ತಸ್ವರಂಗಳ್‌ , . * ಸರಿಗಮಪಧನಿಯೆಂಬಿವು” [CO ೨೩-೩) ; 


ರಿಂಕಿಸು 


ಸಪ್ತಸ್ವರಗಳು ಕ್ರಮವಾಗಿ ಸ, ರಿ,ಗ, ಮ, ಪ, ಧನಿ ಎಂಬ ಸಂಕೇತಾ 
ಕ್ಷರಗಳಿಂದ ಪ್ರಯೋಗದಲ್ಲಿವೆ (ಸಂಗೀತಂ- 02). [ಸಂ.] 

ರಿಂಕಿಸು (ಕ್ರಿ). ಒತ್ತಿ ಹಿಡಿ ; ಅದುಮಿ ಹಿಡಿದುಕೊಳ್ಳು : ನಲ್ಲನೆ: ಕೂಪ 
ದೊಳು ಬಿದ್ದಿರ್ದ ಪಣ್ಣ ನೀಂ - - . ಕಾಲಲ್ಲಿ ರಿಂಕಿಸಿ ಮೊಗನೂಖ ನೆಲವಂ 
ಮುಟ್ಟಿಯಲ್ಲಿಂದ ತರುವುದು (ಬ್ರಾಣ: ೫-39). [ರಿಂಕು 4 - ಇಸ್ಟು] 

ರಿಂಕು (ಕ್ರಿ). ಬಿಗಿಯಾಗಿ ಕಟ್ಟು ; ಒತ್ತಿ ಕಟ್ಟು ; ಕುಂಕುಮಜಲವ 
ಹೊನ್ನಂಡೆಗಳೊಳು ತುಂಬಿ ಮುಂಕೊಂಡು ಹೊಯ್ದಾಡಲವಳ ರಿಂಕಿದ 
ಕುಚಯುಗ ಬಾಹುಮೂಲಂಗಳ ಕುಂಕುಮ ಜಗವ ಮೋಹಿಸಿತು (ತೋಹತ- 
0-60) ; ಕೊಂಕುಗುರುಳುಗಳು ಕುಣಿದಾಡೆಯಲ್ಲಾಡೆ ಮಿಗೆ ರಿಂಕಿರ್ದ 
ಬಟ್ಟಿಮೊಲೆ ನಚ್ಚಣಿಸುತಿರ್ಪ ಮುಡಿಯಿಂ ಕುಸುಮ ಸೂಸೆ . . . ಬಳಲಿಕೆ 
ಗಳೆದಳೊಂದೆಸೆಯೊಳೊರ್ವ ನೀಜ್‌ (ಕಾಶತ- ೭-೪೦). [-ಆಇಯುಂಕು] 

ರಿಂಖ (ನಾ). ೧- ತೆವಳುವಿಕೆ ; ಸರಿಯುವಿಕೆ. ೨. ಕುಣಿಯುವಿಕೆ. 
೩. ಕುದುರೆಯ ಗತಿಗಳಲ್ಲಿ ಒಂದು. ೪. ಕುದುರೆಯ ಗೊರಸು. 
೫. ಮೋಸಗೊಳಿಸುವುದು. [ಸಂ.] 

ರಿಂಖಣ (ನಾ). ೧. (ಮಕ್ಕಳು) ಕೆವಳುವಿಕೆ ; ದೇಕುವಿಕೆ. ೨. ಯಜು 
ಮಾರ್ಗವನ್ನು ಬಿಟ್ಟು ನಡೆಯುವುದು ; ದುರ್ವವಹಾರ : “ರಿಂಖಣಂ: 
ಸ್ಫಲನಂ ೨ ಜಾರುವದಕ್ಕಾದರೂ; ತಪ್ಪುವದಕ್ಕಾದರೂ ನ್ಮಾಯನಿರ್ಬಂಧ 
ದಿಂದ ಹಾರಿಹೋಗುವದಕ್ಕುದರೂ ಹೆಸರುಗಳುಗಸಿರ್ಕಾಂತಿ- ೬೪) ; ರಿಯಣದ. 
ತೆಂಕಣರಾಯರ ಬಿಂಕವ ಮಂಜ್‌ದ ರಣಾಂಕದ ಬಿರುದ್ಯಕಂ ಶ್ರೀಮದ್ಭಸವ 
ರಾಜದೇವರುಂ ಕಲ್ಯಾಣಪುರವರದೊಳ್ಳೊತ್ತಿರೆ (ಜತರ. €-೯ ವ): 
೩. ಸುತ್ತು ; ಬಳಸು: " ರಿಂಖಣಂಗೊಳಿಸು ' ಪರಾ. [10.1 

ರಿಂಖಣಂಗೊಳಿಸು (ಕ್ರಿ): ಸುತ್ತು ಶ್ವ; ಬಳಸುವಂತೆ ಮಾಡು: ವಾಲವಂ 
ಶಿರದಲ್ಲಿ ರಿಂಖಣಂಗೊಳಿಸಿ. ಕರ್ಣಗಳೆತ್ತಿ. ನಿಮಿರ್ಚಿ . . . ಲಂಘಸಿದಂ 


19 


18 


(ಸಾಮ. ೨೦), [ರಿಂಖಣ 4 ಕೊಳ್‌, 4 - ಇಸ್ಕು] 
ರಿಂಗಣ (ನಾ)- ೧: (ಸುತ್ತುತ್ತಾ ಮಾಡುವ) ಒಂದು ವಿಶಿಷ್ಟಬಗೆಯ | 
ಕುಣಿತ್ತ ನೃತ್ಯ: “ರಿಂಗಣಮೆಂದು ಕುಣಿಹಂ” (ಕಳಸಾ, ೬-೫೨೦): 


ಮಂಗಳದ ೦೦/1 ರುಣಡಿಸಿತು ವೈವಾಹಮಂಟಪವ (ಉಣ್ಮಾಂ್‌ 3-1 
ಮನದ ರಿಂಗಣದ ರಂಗಭೂಮಿಯನು ಅಗೆದು ಬಗೆದು (96%- ೧೯೦-೦). 
೨. ಚಟುವಟಿಕೆ; ಚಲನೆ: ಅಣುವಿನಲಿ ಲಘವಿನಲಿ... 
ವಶಿತ್ವದಲಿ ವೆಂಟಣಿಸಿ ರೇಚಕ ಪೂರಕದ ರಿಂಗಣವನಲ್‌ವುದು ಯೋಗ 
ಸಿದ್ಧಿಗೆ ಲಕ್ಷಣವನು (ಕುಪ್ಮಾಣ- ೪); ಆ ಕಪಿಗಳುಬ್ಬಟೆಯ ಕೊಲೆಯ 
ಸವಿಜಕದಂಗದ ರಿಂಗಣದ ಲೋಕೈಕವೀರರ ಮುಂಡ ಕುಣಿದವು ಕೋಟಿ 
ಸಂಖ್ಯೆಯಲಿ (ಕರಡ: ೬-೪೨-೦೪) ; ನಮ್ಮ ರಿಂಗಣ ನಡದೇ ಇತ್ತು. 
ಆದರಿಂದ ಅವಳ ಬಯ್ಯುವಿಕೆಗೆ ಮತ್ತಷ್ಟು ಹುರುಪು ಬಂದಿತು (ಕಳೆ. ಇ೬)- 
೩. ಇ ರಿಂಖಣ ೧. [ಸಂ.] 

ರಿಂಗಣಂಗುಣಿ, ರಿಂಗಣಕುಣಿ, : ರಿಂಗಣಗುಣಿ (ಕ್ರಿ). ೧. (ಸುತ್ತುತ್ತಾ) 
ನೃತ್ಯಮಾಡು ; ಲಾಸ್ಯವೌಡು : ಮೇಗಣ್ಣೆ ನೂಂಕ ತೆಗೆದೆತ್ತಿ ಪಾಲಾಸಿ 
ಸೊರ್ಕಿ ಪೂಗೊಳಂಗಳೊಳ್ಳೆದೆ ರಿಂಗಣುರುಣಿದುರ್ಕಿ (ಉದ್ಮಲಿ. 00-038) ; 
ಅಂತರಿಕ್ಷದೊಳ್‌ ನಾರದಂ ಜೆಡೆಗೆದಲ ರಿಂಗಣಂಗುಣಿವುತಿರಲು (ತ್ಯ: 
63-6೬) ; ಕೆಲರು ಮನಬಂದಂತೆ ರಿಂಗಣಂಗುಣಿವುತಿರೆ (ಶಾಸೋಫು- ೦೫-೨೦). 
ರಿಂಗಣಕುಣಿ ; ೨. ಸುತ್ತು; ತಿರುಗು; ಅಳವಿ ಮಿಗೆ ಕೌರವಚತುರ್ಬಲ 
ದೊಳಗೆ ರಿಂಗಣಕುಣಿವ ಖಾತಿಯ ನಿಲ್ಲಿಸಿ. . , ಹೊಯಿದನು (ಕಣಾಂ: 
ಕ. 083). ರಿಂಗಣಗುಣಿ: ೧. ನಾರದ ರಿಂಗಣಗುಣಿದನು 
ನಲಿಯೆ ಮರುಳ್ಗಳ್‌ (೬6೬೭. ೨-0) ; ರಿಂಗಣಗುಣಿದಾರ್ದು ಸಾರ್ದು 
ನಲವೆರ್ಚುವ.. . . ಸಂಭ್ರಮಮದೇಂ ಬಗೆಗೊಂಡುದೊ ಪಾಂಡುಪುತ್ರನಾ 
(8080: 8-೩0) ; ಅಂಗನೆಯರು ಆರತಿಯೆತ್ತಿದರು ; ಯುವಕರು ರಿಂಗಣ 


40 


ಆಟ 


೭೬೨೫ 


84 |ರಿಕಾಮ್ಮಿ (ಅ): ನಿರರ್ಥಕವಾಗಿ ; ವ್ಯರ್ಥವಾಗಿ ; ಸುಮ್ಮನೆ : 


ರಿಕ್ತ 


ಕ್ರ 


ಗುಣಿದರು. (863: ೬೬೭): ೨. ಚಿಕ್ಕಿಯ ಬಾಲ್ಕವೂ. . . ಅವಳ ಮನ 
ದಂಗಣದಲ್ಲಿ ರಿಂಗಣ ಣಿಯತೊಡಗಿತು (ತರೆರಾ » 3592). 
[ ರಿಂಗಣ _ ಕುಣಿ, ] 


ರಿಂಗಣಕುಣಿ " ರಿಂಗಣಂಗುಣಿ ” ನೋ. 


8 |ರಿಂಗಣಗುಣಿ * ರಿಂಗಣಂಗುಣಿ `” ನೋ. 


ರಿಂಗಣಗುಣಿತ (ನಾ). (ಸುತ್ತುತ್ತಾ) ಕುಣಿಯುವಿಕೆ; ನಾಟ್ಯವಾಡುವಿಕೆ : 
ಕ್ರಾಂತಿಯ ದಾರಿಯನ್ನು ನೋಡುತ್ತ ನಡೆದಿರುವ ರಿಂಗಣಗುಣಿತವನ್ನು 
ನಾವೂ ಕೂಢಿಕೊಳ್ಳುವೆವು (ಕ್ರಂಂರ- ೩೦): 
ರಿಂಗಣಗುಣಿತ ಹಾಕು ಎ ಸುತ್ತು; ತಿರುಗು ; ನೂರಳ ಹೃದಯದಲ್ಲಿ 
ದುಃಖವು.ರಿಂಗಣಗುಣಿತ ಹಾಕಂತ್ರಲಿತ್ತು (ನೊಣ: 8೬). 
[ ರಿಂಗಣ 4. ಕುಣಿತ ) 
ರಿಂಗಳ (ನಾ). ತಿರುಗುವಿಕೆ; ಸುತ್ತುವಿಕೆ: " ರಿಂಗಳಗುಣಿಸು ` 
[ ೬ ರಿಂಗಣ] 
ರಿಂಗಳಗುಣಿಸು (ಕ್ರಿ). ಸುತ್ತಿಸು ; ತಿರುಗಿಸು: 
ರಿಂಗಳಗುಣಿಸುತಕ್ಷಿಯೊಳಾಗ ಶರಭನು ತನಗೆ ಮಾರಾಂತಖಿಳಖಳನುರು 
ಚಾತುರಂಗವನು. . . ಸವರಿ (೪೫. ೨೬-೪೦). [ರಿಂಗಳ - ಕುಣಿಸು] 
ರಿಃಫ (ನಾ). [ಜ್ಯೋತಿ] ಲಗ್ನದಿಂದ ಹನ್ನೆರಡನೆಯ ಸ್ಥಾನ: 
ಉದಯಕ್ಕೆಂಟಅಕೊಳಿಂದು ಕೂಡೆ ಸರುಜಂ . . - ರಿ;ಘದೊಳಸತ್ಶಂ ವಾಮ 
ನೇತ್ರಾಂಧಕಂ (ಜಾತಿ, ೦೯:6)- [ಸಂ.) 


ಪರಾ. 


ರಣದಿ ಕುಬಿಬಿರಿದುಬ್ಬಿ 


80|ರಿಕಾಪು " ರಿಕಾಬು' ನೋ. 


ರಿಕಾಬು, ರಕಾಬು, ರಿಕಾಪು (ನು). ಕುದುರೆಯನ್ನು ಹತ್ತುವಾಗ 
ಕಾಲನ್ನಿಡಲು ಅನುಕೂಲವಾಗುವಂತೆ ಜಿ:ನಿಗೆ ಅಳವಡಿಸಿರುವ ಬಳೆ; 
ಅಂಕವಣಿ : ಅಶ್ವರತ್ನದ ಆಭರಣದ ಲೆಕ್ಕೆ. . - ೨ ರಿಕಾಬು (ಬಳ. ಸ1೪, 
ಕೇನ. ೨೯೩-೦೪೨; ಸು. 2847); ಕುದುರೆಯ ಪಂದ್ಯದಲ್ಲಿ ವಿಶ್ವಾಸ ರಿಕಾಬ್ಲು 
ಲಗಾಮು ಇಲ್ಲದೆ: ಬತ್ತಲೆಕುದುರೆ ಏರಿ ಒಂದು ಮೈಲಿನ ಶರ್ಯತ್ರನ್ನ್ನು 
ಗೆದ್ದಿದ್ದೆ (ರೀಕಜ- 1: 0೫). ರಕಾಬು ; ನೀಲನು ತನ್ನ ಕುದುರೆಯನ್ನು 
ಒಮ್ಮೆಲೆ ಮುಂದೆ ನೂಕಿ ರಕಾಬಿನ ಮೇಲೆಯೇ ಎದ್ದುನಿಂತು ಕೈಯಲ್ಲಿಯ 
ಚೂರಿಯನ್ನು ಬಲವಾಗಿ ಬೀಸಿ ಒಗೆದನು (೧ಣತ: ೬೬). ರಿಕಾಪು ; 
ಕುದುರೆಯ ರಿಕಾಪು ಚಾಗಟೆಯ ಬಳ್ಳಿ ಡಯೊಂದಕ್ಕೆ ಕೊಡಕಿಕೊಂಡಿತು 
(ತುಂಶಾ- ೬) ; ಎರಡೇ ನಿಮಿಷಗಳಲ್ಲಿ ಜೀನುಹೌಕಿ. ಹೊಟ್ಟೆಗೆ ಪಟ್ಟಿ ಬಿಗಿದ. 
ರಿಕಾಪು ಸರಿಮಾಡಕೊಂಡ (080- ಇಂ). '[ *-ಅರ. ರೆಕಾಬ್‌, ಪಾರ. ಹಿಂ. 
ರಿಕುಬ್‌. ರಕಾಬ್‌; ಮರಾ. ರಿಕಬ್‌; ರಿಕಬೀ, ರಿಕಾಬೀ] 

ರಿಕಾಮ್ಮಿ (ಗು). ಖಾಲಿಯಾದ ;. ಬರಿಯ :' ಸತುವಿನಾ ರಿಕಾಮಿ ಡಬ್ಬ 

ಗಳು (ಂಂವ್ಮಾ: 0೩): [- ಮರಾ. ರಿಕಾಮ ] 

ಈ 
ಬಂಟನ್ನ ನಾ ಬಲ್ಲೆ. ರಿಕಾಮಿ ತೋಟಿತೋಟದ ಸುತ್ತ “ರಗತಾನು 
(0೨೦.೪೬). [< ರಿಕಾಮಿ,] 

ರಿಕ್ಕು, (ನಾ). ಒತ್ತಾಗಿರುವುದು; ಇರುಕು: ಜನರೆಲ್ಲ ರಳ್ಕಾಗಿ 
ಕೂತಿದ್ದಾರೆ (ಕನ್ನ: 008)  ರಿಕ್ಕಾಗಿ ಬಿಗಿಯಾದ ಬಂಛನಗಳು ಬಹಳ 
ಹೊತ್ತು ಬಾಳವೆ (ಡುಕ್ಛಕ್ರೆ .:೦೩೮), [ಆ ರಿಂಕು] 

ರಿಕ್ಕು 'ರಿಚೆ' ನೋ. 

ರಿಕ (ಗು)- ೧: ಬರಿದಾದ ; ಖಾಲಿಯಾದ : ರಿಕ್ತಕುಂಭಂ ವಿಲಾಪಿಪ 
ಭಗ್ನಾಂಗನ ಕುಷ್ಮಿಯಂ- - - ಧೂಮಮಂ ನಿಪುಣರ್‌ ಕಂಡರೆ ಪೋಗರೈ 
(ಕೋಮ ೬೪). ೨. ತಿರುಳಿಲ್ಲದ; ಬೆಲೆಯಿಲ್ಲದ. (ನಾ). ೩. ಶೂನ್ಯ ; 
ಬರಿದು ; ತದಂತರ್ಗತರೋಮಂಗಳಂ ಪ್ರತಿಸಮಯಮೊಂದೊಂದಂ ಅಪ 


ಕರ್ಷಣಂ ಮುಡಿದೊಡೆಂದಿಗೆ ರಿಕ್ತಮಕ್ಕುಂ (ತತ್ತೃತ್ರ- ೦೬೩). ೪: ಹೀನ 


ರಿಕ್ತ ೭೬೨ 


ವಾದುದು ; ತುಚ್ಚ ಕೈವಾದುದು : “ ರಿಕ್ತಂ- ತುಚ್ಛಂ- ಅಸಾರಂ; ಫಲ್ಗು, 
ವ್ಯಷ್ಟಫಲಂ _ ಈ ೫ ತುಚ್ಛಂ” (ಶಉಯು- 0೨೯-೯3). ಮೃಗಗಳ 
ಭಾಷೆ ಮನುಷ್ಯನ ಭಾಷೆಯ ಎರುರಿಗೆ ಹೇಗೆ ರಿಕ್ತವೆಂದು ಕಾಣುತ್ತದೆಯೋ 


ಹಾಗೆ ಮಾನವರ ಇಂದಿನ ಭಾಷೆಯನ್ನು ರಿಕ್ತವೆಂದೆನ್ನಿಸುವ ಒಂದು ಭಾಷೆ. 


ಯನ್ನು ಊಹಿಸುವುದು ಕಷ್ಟವಲ್ಲ (ಮವ: ೨)... ೫. ಬಡವ ; | 
ದರಿದ್ರ: [ಸಂ.] 

ರಿಕ್ತ (ನಾ)- ಒಂದು ಬಗೆಯ ಸಸ್ಯ: ಕಾಡುಪಿಂಡಿ, ರಿಕ್ತಾ. ರಕ್ತಮರ 
(6480: 9೯೬೭) [21 


ರಿಕ್ತಕ (ನಾ). ಏನೂ ಇಲ್ಲದುದು ; ಬರಿದು: “ಶೂನ್ಮಂ 
ರಿಕ್ತಕಂ-- ೪ ಬರಿದಾದ ಮನೆ, ಮಡಿಕೆ, ಮುಂತಾದ್ಮು್‌ (ಕಿ. ೩೩೮) 
[ಸಂ.] 
ರಿಕ್ತಗೊಳಿಸು (ಕ್ರಿ). ಖಾಲಿ ಮಾಡು ; ತೆರಪುಗೊಳಿಸು : ರಾಷ್ಟಪತಿ 
ಯವರು ಸಂಸತ್ತಿನ ಉಭಯಸದನಗಳಲ್ಲಿ ಯಾವುದೊಂದರಲ್ಲಾಗಲಿ ನರ್ನಾ 


ಚಿತರುದರೆ . . . ಸದನದ ತಮ್ಮ ಸದಸ್ಯಸ್ಥಾನವನ್ನು ರಿಕ್ತಗೊಳಿಸಿದಂತೆ 
ಭಾವಿಸತಕ್ಕುದು (ಈತ. 30): [ರಿಕ್ತ 4 ಕೊಳ್ಳ 4 -- ಇಸ್ಕ್ಯು]|16 
ರಿಕ್ತತೆ (ನಾ). ೧. ಬರಿದಾಗಿರುವಿಕೆ ; ಶೂನ್ಯತೆ: ಸುತ್ತಣ ಈ 


ವಿಪುಲರಿಕೃತೆಯಲ್ಲಿ ಈ ಚಿತ್ರ ಎಷ್ಟು ಸಂಪೂರ್ಣವಾಗಿ. ಒಂದಾಗಿ: ನನಗೆ. 
ಗೋಚರಿಸಿತು ! (೧೮ರ. ೫ ತಟ; ೨., ದಾರಿದ್ರ್ಯ : ಬಡತನ. 
[ಸಂ. ರಿಕ್ತಶಾ] 
ರಿಕ್ತಪೂರ್ಣ (ನಾ). [ನಾಟ್ಯ] ನೃತ್ಯದಲ್ಲಿಯ ನಾಲ್ಕು ಬಗೆಯ ಉದರ 
ಭೇದಗಳಲ್ಲಿ ಒಂದು; “ಶ್ವಾಸರೋಗದಿಂದ [ಉಬ್ಬಸ] ಪೀಡಿತ 
ನಾದವನಿಗಿರುವಂತೆ ಹೊಟ್ಟೆಯನ್ನು ಒಳಕ್ಕೂ ಹೊರಕ್ಕೂ ಚಲಿಸು 
ವುದು” (ಉಕ್ಕರ- ೨೬೨ ಗೆಲಾ ಜನರ ಕಾಮ, ಖಲ್ವ, ಪೂರ್ಣ, ರಿಕ್ತ 
ಪೂರ್ಣ-- ಈ ನಾಲ್ಕು ಉದರಭೇದಂಗಳ* (ಉತ್ಕರಂ. ೨-೦೩೩ ನ). [ಸಂ,] 
ರಿಕ್ತಹಸ್ತ [ನಾ ೧. ಬರಿಗೈ. ೨. ಬರಿಯ ಸೊಂಡಿಲು: ಕಾಣಿಮಾ 


ಕಾಡಾನೆ. . . ಬಾಯ್ಗೆ ಪಗಿಸುತಿದೆ ರಿಕ್ತಹಸ್ತವನುಸಿರ ಬಿಸುಪಿಂಗೆ ಬಯಸಿ | 
(ಶ್ರೀಂಮಾ. ೨೦೨-೨೦೪). [ಸಂ.] 
ಕೆ (ನಾ). ೧. ಬಡವಿ; ಅತಿದರಿದ್ರಳಾದವಳು. ೨. ಶುಭ 


ಕಾರ್ಯಗಳಿಗೆ ಪ್ರಶಸ್ತ ವಲ್ಲದ. 
ಬರುವ ಚತುರ್ಥಿ, ನಃ 
ರಿಕ್ಕ (ನಾ). 


ಶುಕ್ಲ ಮತ್ತು 

erie ತಿಥಿಗಳು. 

ವಾಗಿ ಬಂದ ಆಸ್ತಿ 

ಧನ; ಹಣ. -ರಿಕ್ಚಂ... 

ಪೆಸರುಗಳು" (10 0. ೩. ಬಂಗಾರ: 

ಭ್‌ ತ್ತ]ಮಾ ಕನಕ ಹಿರಣ್ಯಮರ್ಥೆಂ” (ಮಗಗ: 0೬- ಇ 
"ನೋ: 


ನವಮಿ 


ವಮಿ, 3) 


೧ 


೧. ಪಿತ್ರಾರ್ಜಿ: 


ಪಿತ್ರಾರ್ಜಿ: 
“ದ್ರವ್ಯಂ . 


೩೦೨). 


ರಕ್ಷ * 
ರಿಕ್ಷಾ ಡಿ ಮನುಷ್ಯನಿ 
“ಮೂರು. ಚಕ್ರ; ಗ ವಾಹನ: 


ನಡೆಸಲ್ಪಡುವ, ಎರಡು ಅಥವಾ 

ಅನಂತ - - . ರಿಕ್ಷಾದಲ್ಲಿ ಕೂತನು 

ಮು (2ನ. ೩3). 
೨. ಯಂತ್ರಚಾಲಿತ ಸದ, ಮೂರುಚಕ್ರಗಳುಳ್ಳಿ ವಾಹನ : ಬಸ 
ರಿಕ್ಷಾ ಹತ್ತಿ ಓಡತಾರ (66%, 360-0೬); ರಿಕ್ಷಾದ 
ಕಡೆಗೆ ಹೊರಟೆ (643). 

ರಕ್ಷೆ. ರಕ್ಷ (ನಾ). ನಕ್ಷತ್ರ; ತಾರೆ ; 
(ಅಟ್ನಮು. ೬-). ರಿಕ್ಷ: “ 
ov-te)- 

ರಿಗ್ಗವಣೆ. ರಿಗೃವಣೆ (ನಾ)- 
ವಾದ್ಯಗಳನ್ನು ಬಾರಿಸುವುದರಲ್ಲಿಯ 


« 
[+ ಇಂ. ticksha] 


ಗರ್ಭಂಗಟ್ಟು(ಟ್ವಂ)ಗಂ 


೬ ರಿದ್ಧಿ 
ನಿನದತ್ಸಂಧ್ಯಾನಕಂ ರಿಗ್ಗ ವಣೆಯ ಪಟ್‌ ಪೂರ್ವಾಚಲೂ ತುಂಗರಂಗಂ 
ತನೆಗಾದತ್ತೆಂಬಿನ್ನು ನೀಲಿಯ ಜವನಿಕೆವೋಲ್‌ ಪಿಂಗೆ ಗೆ (ಕ 6-೩೦); ಆ 
ಡಂಗುರಗಳೈಬ ರಿಗ "ವಣೆಯ. ಪಣಗಿಗಗ್ಗ. ಲಿಸು: ನಗರನರ್ತಕಿಯರ 
ಚಿತ್ತದಂತಿರೆತ್ತುವ ತೋರಣದ (ಅನಂಘು. ೯-೫೯ ಕ್ತ ಮಲಪು ರಿಗ್ಗವಣೆ 
ಒಡ್ಡಾಸರ ಪಡಿಸಣ ಚಮತ್ಕಾರ . . .'ಮೊದಲಾದ ವಾದ್ಯಪ್ರಬಂಧಂಗಳಲ್ಲಿ 
ತನ್ನ ಸೇರುವೆಯನಾರೈವುತ್ತೆ . . , ಬಾಜಿಸುತಿರ್ದಂ (ಕಣ: 60 ಈ). 
೨. ಒಂದು ಬಗೆಯ ಚರ್ಮವಾದ ; ಮೃದಂಗ: “ರಿಗ್ಗವಣೆಯೆನೆ 
ಮೃದಂಗಂ (ತಕರ: ೧೦೦). ರಿಗೃವೆಣೆ : ೧. ಮದ್ಮೆಳಿಗಂ ಮದ್ದ ಳೆಯಂ 
- ಚದುತ್ಕಾರ ತುಡುಕು ರಿಗ್ವ್ಯ ವಣೆ ಪಹರಣೆಗಳೆಂಬ ನಾನಾಶಲ್ಸಿ ಂಗಳಂ 
ಬಾಜಕಿಸಿ (ರರ್ಮಶ. ೨-೨೩ ನ). [< ಸಂ, ರಿಗೋಣೀ] 
ರಿಗ್ಭವಣೆ ' ರಿಗ್ಗವಣೆ ' ನೋ. 
ರಿಚೆ, ರಿಕ್ಕ್ಯು. ರುಕ್ಕು, 1 (ನಾ)- ೧. ಆಶೀರ್ವಾದ ಮಂತ್ರ: ಮುದದೆಸಿದಿರ್ಪ 
ಬದ್ದ ಸವಣಮುದ್ದ ವು ರಿಚೆ (ಣಾ. ರಿಚಿ, ರಿಜೆ; oil ಪುಟವಾಟವೆತ್ತಿದ 
ಗುಡಿ ತೋರಣಂ (ಅರೇ. 3-4) *"ರಿಚೆವೇಟ್‌ ' ಪರಾ. ರಿಕ್ಕ್ಯು: 
೨. ವೇದಮಂತ್ರ; ಯಕ್ಕು: “ರುತ್ಕು (ರಿಕ್ಕು) - ಯಚ್‌(ಕ್‌) ಎ 
ಕಿರಣ, ವೇದಮಂತ್ರ” (ತದೈಕೋ, ೩೪). ರುಕ್ಕು: ವಿ. ವೇದರುಕ್ಕಂ 
ಪೇಟ್ಟ ಕ್ಷತೆಯನೀವುದುಂ (ರರರ್ಷನ್ಮು. ೦-೩). [ಆ ಸಂ. ಹಜ್‌] 
ರಿಚೆವೇಟು್‌ (ಕ್ರಿ). ಆಶೀರ್ವಾದ ಮಂತ್ರವನ್ನು ಹೇಳು ; ವೇದಘೋಷ 
ಮಾಡು: ಅಂತು ಪೊಕ್ಕು ನೃಪಂಗೆ ರಿ[ಕಾಳಾಂ- ರು]ಚೆವೈಟ್ಟ ಕ್ಷತಂಗಳ 
ಕೊಟ್ಟು (ನೇಮಿಶ್ರ- 00-033 ನ). [ರಿಚಿ 4 ಪೇಟ್‌] 
ರಿಜಮಾಟದಾರ (ನಾ). ಸೈನ್ಯದ ವಿಭಾಗಾಧಿಕಾರಿ ; ತುಕಡಿದಾರ ; 
ಬಾಬುರಾವನ್ಮಾಲ ರಿಜಮಾಟದಾರ (ಎ೪. xv, ನುಂಡ್ಮ. ೧೫೪-೫; 1661). 
[ರಿಜಮಾಟ್ಯ (ಐ « ಇಂ, Regiment) 4+ - ದಾರ್ಯ] 
ರಿಜಿಸ್ಟರು ` ರೆಜಿಸ್ಟರು ' ನೋ. 
ರಿಜು" ರುಜ್ಕು " ನೋ. 
ರಿಣ 'ರುಣ' ನೋ. 
ರಿಣಗೂಳು (ನಾ). ಹಂಗಿನ ಅನ್ನ: ಎಷ್ಟು ದಿನ ರಿಣಗೂಳನ್ನುಂಡು 
ಕೊಂಡು ಇರುವುದು (೭೪: 00); “ಪರೀಕ್ಷಾ ನಾಪಾಸಾದಿ. ಮನ್ಮಾಗ ಕೂತು 
ರಿಣಗೂಳು ತಿಂತೀದಿ (ಅಕ. ೧೪೪). 
[ರಣ (ಎ ರುಣ) 4 ಕೂಳು (ಎಕೂಬ)] 
ರಿಣಗೇಡಿ (ನಾ). ಸಾಲವನ್ನು ತೀರಿಸದೆ ಇರುವವನು ; ಖುಣದಲ್ಲಿರು 
ವವನು : ವ್ರಣ ನೋಡಿ ಬೆಂದದರ ಮೇಲ್ಯೂತ ನೊಣದಂತೆ ರಿಣಗೇಡಿ - 
ಜ್ಯಿವವಿನ್ನೇಕೆ ಮಮತೆಯ ಚಿಂತೆ ? (ಸೂರ್ಯಶಾ. ೭6-೦೨). 
[ರಣ (೬ ರುಣ) 4 ಕೇಡಿ] 
ರಿಣಸ್ತ (ನಾ). ಯಣವನ್ನು ಹೊಂದಿರುವವನು ; ಹಂಗಿಗ : ನೀನು 
ಲಿಂಗದ ರಿಣಸ್ತನು. ನಾನು ನಿನ್ನ ರಿಣಶ್ವನಾದೆನು (ರೈರತೂ- (A 
[ರಣ (ಆ ರುಣ) 4 _ ಸ್ತ] 
ರಿತುಗಾನ (ನಾ). ಆಯಾ ಯತುಗಳಲ್ಲಿ ಹಾಡುವ ಗಾನ ; ಯತುಗಾನ : 
ನವನವ ರಿತುಗಾನವನವತರಿಸುವೆ. 01೬. ೫೬-೦)- 
[ರಿತು (ಎ ರುತು) + iy 
ರಿದ್ದಿ. ರುದ್ಧಿ (ನಾ): ೧: ಅಭಿವೃದ್ಧಿ : “ ರಿದ್ದಿ-ಬುದ್ಧಿ ದ್ಧಿ ಇ ಅಭಿವೃದ್ಧಿ 
(45st, ೩9); ಯದ್ದಿ-ರಿದ್ದಿ Gn. 9೫೯ ಶ್ರಯೋ)- ೨. ಜನನ 
ದಿಂದಾಗುವ ಸೂತಕ ; ಪುರುಡು ; ವೃದ್ಧಿ: ನಮಗ್ಕಾರಿಗೂ ಹುಟ್ಟಿದ 
ಸ ರಿದ್ದಿನೂ ಇಲ್ಲ; ಸತ್ತ ಸೂತಕನೂ ಇಲ್ಲ Sis. ೩೬). ರುದ್ದಿ; 
0. ಶ್ರುತಕೇವಳಿ ಧಿಜ್ಞಾನಿ ಪಲವು ರುದ್ಧಿಗಳಿಂದಂ ಕೂಡಿದೊಂ 
[<-ಪ್ರಾ. ರಿದ್ಧಿ./ಸಂ. ವೃದ್ಧಿ] 


9೦). 


ರಿಪ ೭೬೨೭ 


ರಿಪಿ (ನಾ), ೧. ಕಾಟಿ; ಹಿಂಸೆ; ಕಿರಿಕಿರಿ; "ರಿಪಿಗೇಡಿ' ಪರಾ. ೨. 
ಕಾಟ ಕೊಡುವವನು; 'ಉಪದ್ರವಕಾರಿ: ನಿನ್ನನ ದಿನ ನಾನೇ 
ಹೋಗಿದ್ದರೆ ಆ ರಿಪಿಯುೂ ನನ್ನ. ಬೆನ್ನಿಗೇ ಬಿಳುತ್ತಿದ್ದಿತಲ್ಲಾ ಎಂದು 
ನಡುಗಿದೆನು (೫೪೫: ೩೬)- ಈ 

೭೩ರಿಪಿ (ದ್ವಿರುಕ್ತಿ): ಸುಮ್ಮನೆ ಆಶೆ ತೋರಿಸಿ ರಿಪಿರಿಪಿ ಹಚ್ಚಿರುತ್ತಾನೆ ! 
ಎ (ನೋಶಿಸೀ- ೬೬)- [ + ಮರಾ. ರಿಪರಿಪ] 

ರಿಪಿಗೇಡಿ (ನಾ)- ಕಾಟ ಕೊಡುವವನು ; ಉಪದ್ರವಕಾರಿ: ಮನಿ 
ಯಾಗ ರಿಪಿಗೇಡಿ ಆಡ ಹ್ಯಾದಲ್ಲಿ ಕಿಡಿಗೇಡಿ ಬಾಳನ ಹ್ಮೌಂಗ ಸಲೆ ಹೆಡೆ 
ದಮ್ಮ (168, «ಐ ; ರಿಪಿಗೇಡಿ! ಸಾಕುಮಾಡು ನಿನ್ನ ಬುಡುಬುಡುಕೀನ 

[ರಿಪಿ + ಕೇಡಿ] 

ರಿಫಿಜಿಡ್ಡು (ನಾ). ಜಿಪುಣತನ ; ಜಿಗುಟುಸ್ವಭಾವ : ಅಂಥ ಜಿಗಟು 
ರಿಷಜಿಡ್ಡು ಹುಡುಗರಿಗೆ ಕೂಡ , . . ಅವರ ಕೈಯಿಂದ ಒಂದು ಕಪರ್ದಕ 
ವನ್ನೂ ಉಚ್ಚಿಕೊಳ್ಳಲು ಸಾಧ್ಯವಾಗಿದ್ದಿಲ್ಲ (ಇಕ್ಕಕ- ೨೪೪). [ರಿಪಿ-ಜಿಡ್ಡು] 

ರಿಪೀಸು (ನಾ)- ಮರದ ಪಟ್ಟಿ,_ ತುಂಡು: ಮನೆಯ ರಿಪೀಸುಗಳಿಗೆ 
ಬೆಂಕಿ ತಗುಲಿತು (ರೂ). "ರೀಪು' ಪರಾ. 

[| +9. xeeper: ಮರಾ, ರೀಪ ] 

ರಿಪು (ನಾ): ೧. ಹಗೆ; ಶತ್ರು: . “ಅಭಿಯಾತಿಃ, ರಾತಿ: ಅಮಿತ್ರಂ, 
ರಿಪು... ದ್ವಿಷತ್‌ ಎ ಈ ೨೪ ಹಗೆ " (ಹಣದ. ೭೩-೩೦೦); ಆ. 
ಮಹೋಗ್ರರಿಪುಭೂಭುಜಶ್ರವಣ ಭೈರವಾಡಂಬರಂ , - . ಆದುದಾ ರವಿ 
ಶನೂಭವಜ್ಮಾರವಂ (ಶಂಶಕಾ- 03-08೬), ಮಡದೀ ನೀಂ ಪಡೆವಾ ಸುತಂ 
ರಿಪುಚಮೂಸಂಹಾರವಂ ಹಾರವಂ ಪೊಡೆರಲ್‌ ಮಾಟ್ಕುಂ (8ಗಂ- ` 
೨. [ಜ್ಯೋತಿ] ಲಗ್ನದಿಂದ ಆರನೆಯ ಸ್ಮಾನ ; ಶತ್ರುಸ್ಮಾನ : 
ತನೆಯಸ್ಕಾ ನದೊಳೌತ್ಮ ಮಂತ್ರಿ, ರಿಪುವೊರ್ಥ ನಿಶ್ಶ ತ್ರ (ತಾತತಿ- ೦೪-೦೦). 


(ಎತ. 1): 


ರಿಪುಕಟಕಥೈರವ ಇ. ಶತ್ರುಸೈನ್ಯಕ್ಕೆ ಭೈರವನಂತಿರುವವನು ; 
ಒಂದು ಬಿರುದು: ಭಟರ ತೆಗೆತೆಗೆ ಪಾರ್ಥನೋ  ರಿಪೇಟಕ 
ಭೈರವನೋ (ಕುಠ್ಕಾಳ. ೪-೦೪): ರಿಪುಕವಿದಲ್ಲಣ ಎ ಶತ್ರು ಕವಿಗಳನ್ನು 


ತಲ್ಲಣಗೊಳಿಸುವವನು: ಒಂದು ಬಿರುವು:. 6%ನಾಥನ 
ಭೃತ್ಯ ರಿಪುಕವಿದಲ್ಲಣಾಗ್ರ ಘರಟ್ಟ ಪಂಡಿತಮಲ್ಲಿಸಂರುನ (ಕುಳಡಾ- 0-0೪), 
ರಿಪಗೋಧೂಮಥರಟ್ಟ್ಟ ಎ ಶತ್ರುವೆಂಬ ಗೋಧುವೆಗೆ ಬೀಸುವ 
ಕಲ್ಲಿನಂತಿರುವವನು ; ಒಂದು ಬಿರಂದಂ : ಮಟಟ್ಟಿವಿರದಾಂತ 
ಪಗೆವರ ಪಟ್ಟಂ ಪಾಆ್‌ಸದೆ ಮಾಂಣ ನೇ ವೈರಿದಿಶಾಪಟ್ಟಂ ರಿಪೆಗೋಧೂಮ 
ಫರಟ್ಟಿಂ ಮರಿದೇವನದಟರುಸ್ಟರವಟ್ಟಂ (ಕೊಲ್ಮಾಕಾ. ೦೩-೩೩ ; 2186). 


ರಿಪುಘಟಾಕೇಸರಿ ಎ. ಶತ್ರುವೆಂಬ ಆನೆಗೆ ಸಿಂಹದಂತಿರುವವನು ; 
ಒಂದು ಬಿರುದು : ನ್ನ ೨೧ರಂ -ರಿಪುಘೆಟಾಕೇನರಿ 


(446. ೭-೩-೨೬೨ ; 1062). ರಿಪ್ಪನೃಪತಿನಿಕ್ಷತ್ರ, ಎ ನಿಲ್ಲಲು ನೆಲೆ 
ಯಿಲ್ಲದಂತೆ ಶತ್ರುರಾಜನ್ನು ನಾಶಪಡಿಸುವವನು ; ಒಂದು 
ಬಿರುದು : ಪರಿವಾರಚಿನ್ರಾಸಣಿ ಸುಜನಚೂಡಾಮಣಿ .ರಿಪುನೃಪತಿ 
ನಿಕ್ಷ್ರಂ ಗೋತ್ರಪವಿತ್ರಂ (ಎ೪. 
ರಪುನೃಪಬಂದಿಆ ಎ. ಶತ್ರುರಾಜರನ್ನು ಸೆರೆಹಿಡಿಯುವವನು ; 
ಒಂದು ಬಿರುದು ; ' ಇನನಂದನನು . . . ರಿಪುನೃಪಬದಿಕಾಜವಧಾರು 
ಧಿರುಪಯವೆಂದು ಕಳಕಳ ಗಜಜು ಮಿಗೆ ಕುರುಭೂಮಿಗೈತಂದ (ಕುಪ್ಯಾರ್ರೋ- 
2-೦೯). ರಿಷಟಲದಿಶಾಪಟ-.ಶತ್ರುಸೈನ್ಯವನ್ನು ಚೆಲ್ಲಾಪಿಲ್ಲಿ ಮಾಡು 
ವವನು ; ಒಂದು ಬಿರಂದು : ಗೆಲಿದನಹಿತಾನೀಕವನು 


೪23, ino: 30-005 1092) 


ಭೀಷ್ಮನು (ಕುವ. 5-೨9)... ರಿಷಭೀಕರ = ಶತ್ರುಗಳಿಗೆ] 
ಭೀತಿಯನ್ನುಂಟುಮಾಡುವವನು ; ಒಂದಂ ಬಿರುದು: ರಾಜ್ಯ 


ಲಕ್ಷ್ಮೀನಿವಹನೆನೆ 'ನೆಗಟ್ಲನಖಿಳರಿಪುಭೀಕರಸೌಷ್ಮವಭುಜಬಳು . . . 


ರಿಪ್ರರಾಮಗಾಮುಂಡ 


ಚಾವುಂಡನೈಪಂ (4933. ೩1-11, ೧೦೯-೦೬; ಸು. 948), ರಿಪುಮಂಡಳಿಕೆ 
ಭೈರವ ಇ. ಶತ್ರುಮಾಂಡಲಿಕರಿಗೆ ' ಭೀಕರನಾದವನು ; ಒಂಡು 
ಬಿರುದು : ಸುವರ್ಣಗರುಡಧ್ವಜಂ ಮಜುವಂಕಸಪ್ಪ?ಂ ಅಯ್ಯನ ಸಿಂಗಂ 
ರಿಪುಮಂಡಳಿಕಛೈರವಂ . . . ಶ್ರೀಮದ್ವಿ ಜಯಾದಿತ್ಯದೇವರಸರು (ಕೊಳ್ಳಾಶ- 
೫-೬; 7)... ರಿಪುಮದನಮಹೇಶ್ವರೆ ಎ ಶತ್ರುವೆಂಬ ಕಾಮನಿಗೆ 
ಈಶ್ವರನಂತಿರುವವನು ;.. ಒಂದು ಬಿರುದು: : ಪ್ರತಾಪ 
ಲಂಕೇಶ್ವರ ರಿಪುಮುದನಮಹೇಶ್ವರ * “ರಾಯಮುರಾರಿ ಭುಜಬಳಮಲ್ಲ 
(ಕ26-೩9-03-09 ; 1170). ರಿಪುರಾಯಕಟಕಸೂಜಸಿಕಾರ ಎ. ಶತ್ರು 
ಸೈನ್ಯವನ್ನು ನಾಶಮಾಡುವವನು ; ಒಂದು ಬಿರುದು: ಸಹಜ 
ಮನೋಜರಿಪುರಾಯಕಟಕಸೂಜಿಕಾರ (೩329: ೫೫, ೩3-08 ; 1082), ರಿಪು 
ಸಂವರ್ತ ಇ ಶತ್ರುಗಳನ್ನು ಪ್ರಳೆಯಕಾಲನಂತೆ ನಾಶಪಡಿಸುವವನು ; 
ಒಂದು ಬಿರುದು : ಎಲೆಲೆ ರಿಪುಸಂವರ್ತನೊಳು ಕೊಳುಗುಳಕೆ ವರ್ತಿಸಲರಿ 
ದೆನುತ ತಲ್ಲಳಿಸಿ ತೆತ್ತುದು ಮನವನವನೀಪಾಲಸಂದೋಹ (ಕುನ್ಮಾರ್ರೋ. 
೦೨-೦೦). ರಿಪುಸರ್ಪಗರುಡ ಇ ಶತ್ರುವೆಂಬ ಹಾವಿಗೆ ಗರುಡನಂತಿರು 
ವವನು ; ಒಂದು ಬಿರುದು : ಮಹಾಪ್ರಚಂಡದಂಡನಾಯಕವಿಭೂತಿಯ 
ನಪ್ಪುಕೆಯ್ದು ರಿಪುಸರ್ಪ್ಪಗರುಡನೆನಿಸಿ ನೆಗಟ್ಹಿ ಗೋವಿಂದನ ಮಗನಖಳ 
ಕಳಾವಿದಂ (ಕಣ್ಣಕಾ. ೩-೦೬ ; 1079). ರಿಪುಹೃದಯಶಲ್ಯ - ಶತ್ರುಗಳ ' 
ಹೃದಯಕ್ಕೆ ಈಟಿಯಂತಿರುವವನು ; ಒಂದು ಬಿರುದು: ನಿರ್ಮಲ 
ಕೀರ್ತಿ ದೊ;ಷಕಾನನದಾವ ನಮಿತದೇವಾ ಮಾಂಗಲ್ಯ ರಿಪುಹೃದಯಶಲ್ಮ 
ಲೋಕಖ್ಯಾತ - . - ಶಾಂತನಂಜೇಶ್ವರಾ (ಟಕ. ೪0೪-೨): [ಸಂ] 

ರಿಪುಕುಲ, ರಿಪುಕುಳ (ನಾ). ಹಗೆಗಳ ಸಮೂಹ : ' ರಿಪುಕುಲಾಂತಕ ` 
ಪರಾ. ರಿಪುಕುಳ : ಉಭಯದೇಸೀಮನೋರಂಜನಂ ರಿಪುಕುಳಜಳಧರ 
ಪ್ರಭಂಜನ ನಾಮಾದಿ ಸಮಸ್ತ ಪ್ರ ಶಸ್ತಿಸಹಿತಂ (೩೮. 00೩-6-0% ; 1076). 

ರಿಪುಕುಲದೃತ್ಯು-ಶತ್ರುಸಮೂಹಕ್ಕೆ ಯಮನಂತೆ ಇರುವವನು; 

ಒಂದು ಬಿರುದು: ಸಿಂಧದ ಸತ್ತಿಗೆಯ ಸಾಲಿನಲಿ ರಿಪುಕುಲಮೃತ್ಯುವಂತನು. 
ವ್ವೀರಗಂಗಾಸುತನು ನೋಡು (ಕುನ್ಮಾಪಿ, ೬-೩). [ಸಂ.] 

ರಿಪುಕುಲಾಂತಕ (ನಾ). ಶತ್ರುವಂಶಕ್ಕೆ ಯಮಸದೃಶನಾದವನು : ಕಂದ 
ಬಾರೋ , . . ರಿಪುಕುಲಾಂತಕನಿಪ್ರಣ ಮುಖದೋಟೊ (ಉುನ್ಮಾರ್ರೋ- 
6-೨೦)... [ಸಂ.] 

ರಿಪುಕುಳ ` ರಿಪುಕುಲ ` ನೋ: 

ರಿಪುಬಲ, ರಿಪಬಳ (ನಾ). ಹಗೆಗಳ ಪಡೆ : ಶತ್ರುಸೈನ್ಯ 


ದುರ್ಧೇದನಮತಿವಿಪುಲಂ 


; ರಿಪುಬಲ 

ಕ್ರೀಡೋಪಯೋಗ್ಯಮೆಂಬೆಡೆಯುಮನೀಕ್ಷಿಪು 
, ದೊಂದು ಪೊಬಲುಮಂ ನಡೆಯಿಪುದೀಗಳೆ ನಮ್ಮ ೪ಟಕಮಂ (೬೧6. ೯-೨೩): 
ಐನಿದದ್ಭುತವಿಂದಿನಾಹವದಾನಿಕೆಯ  ರಿಪುಖಲದ ಸಂಭ್ರಮ (ಕರಂ: 
೬-30-೩): ರಿಪ್ಪಬಳ ; ರಿಪುಬಳೆಕಮಲಣಃರದುಂ ನೃಪದ್ವಿಪಂ ಮಿಕ್ಕು 
ಪೊಕ್ಕು ಕೀಳ್ತೆತ್ತಿತ್ತು (ಉಕ. [ಸಂ,] 

ರಿಪುಬಳ " ರಿಪುಬಲ' ನೋ. 

ರಿಪುಬ್ರಜೆ (ನಾ). ಶತ್ರುಗಳ ಸಮೂಹ: ರಿಪುಬ್ರಜೆ ಮಂಡಳಮೆಯ್ದೆ 
ಸಾಕ್ಷಿ ಸೌಹಸೆಕೆ (ಇಳಇ3, ಸಸ. ೪೬-೩೦) 1072) [ಇ ರಿಪುದ್ರಜ] 

ರಿಪುಭಟ (ನಾ). ಶತ್ರುಪಕ್ಷದ ವೀರ ; ಅರಿಭಟ ; ವಿಂಂಚಿಪಿತನೊಂದಂಚಿ 
ನಲಿ ರಿಪುಭಟನ ಸಾರಥಿಯ ವಪಂಜಿಸಿನನು (ತೊರಂ3- ೬-೪೦-೩0). [ಸಂ] 

ರಿಪುಮಥನ (ನಾ). ಹಗೆಯ ನಾಶ ; ಶತ್ರುಸಂಹಾರ ; ಕಥೆಯನಿದನಾ 
ಕೇಳಿದೆನು ಕಡುಶಿಫಿಲವಾದವು. ಹಿಂದಕಿವು ರಿಪ್ರಮಥನವುಂಟೇ ಹೇಳು 
(450: ೬-೩೯-೨೩)- [ಂ.] 

ರಿಪುರಾಮಗಾಮುಂಡ (ನಾ). ಒಬ್ಬಾತನ ಹೆಸರು : ಸಂಗಮದ ಪೃಥುವೀ 
ಗಾಮುಣ್ಮರುಂ ರಿಪುರುಮಗಾಮುಣ್ಣನುಂ ಎನೆಬ್ಬರುಂ ನರೆಸಾಕ್ಷಿಯಾ! 


ರಿಷ್ಪರಾಯ 


ಪಡೆದಾಮ್‌ (ಎ೪, ೪1 (೩)' ಶ್ರೀರಂಗ- ೬೬-೨೨; ಸು. 800). 
[ರಿಪು 3. ರಾಮ 4 ಗಾಮುಂಡ] 

ರಿಪುರಾಯ (ನಾ). ಶತ್ರುರಾಜ:  ಯಾದವಕುಳಕಮಳಕಳಿಕಾವಿಕಾಸ 
ರಿಪ್ಪರಾಯ ಗಳಗುಳಪಾಸ ಮಾಳವಮದಮಲ್ಲಂ (14m 06; 1335); 
ಮುಜ್‌ದುದೈ ರಿಪುರಾಯದಳ ಹಗೆ ಹಣಾದುದೈ ಕುರುಪತಿಗೆ (ಕರಾಳ. 
೪0-2)- [ರಿಪು 4 ರಾಯ] 

ರಿಪುವಂಗಡಿಗ (ನಾ). ಶತ್ರುಪಂಗಡಕ್ಕೆ ಸೇರಿದವನು; ಹಗೆಯ 
ಪಕ್ಷದವನು ; ಹೋಗದಿರು ತಲೆಗೊಡುವೊಡಿದಿರಾಗೆನುತ ರಿಪುವಂಗಡಿಗರನಃ 
ಮೂದಲಿಸಿ: (ಭಾ ೬0೩. ೫-8೪). [ರಿಪು ವಂಗಡ 4 - ಇಗ] 

ರಿಪುವ್ರಜ (ನಾ). ಶತ್ರುಗಳ ಸಮೂಹ: ಅನ್ನೋದಕಂ ಕಿಟ್‌ದಾದಲ್ಲಿ 


ರಿಪುವ್ರಜಂಗಳೆಡೆಯೊಳ್‌ . . . ಇರ್ದೊಡೆ ಹಾನಿಯ್ಸೆ (ಸೋಮೇಕ. 3೩). 
೫. 
ರಿಪೇರಿ (ನಾ). ಶಿಥಿಲವಾದ ಕಟ್ಟಡ, ಕೆಟ್ಟುಹೋದ ಯಂತ್ರ 


ಮೊದಲಾದುವನ್ನು ಸರಿಪಡಿಸುವಿಕೆ ; ದುರಸ್ತು : ಕೆರೆ ತೂಬು ವಗೈರೆ 
ರಿಪೇರಿ ಮಾಡತಕ್ಕದ್ದು (ಗ್ರಾ. 0); ಆ ಕಟ್ಟಡಕ್ಕೆ ರಿಪೇರಿ ಆಗಿ ಎಷ್ಟೋ 
ವರ್ಷಗಳಾಗಿವೆ (ರುಗಳ. ೧00). [-ಇಂ- Repair] 
ರಿಪೋರ್ಟು (ನಾ): ಯಾವುದಾದರೊಂದು ಸಂಗತಿಯ ಬಗ್ಗೆ ಮಾಡಿದ 
ವರದಿ,-ವಿವರ : ಪ್ರತಿದಿನವೂ ನಡೆದ ವಿದ್ಯಮಾನಗಳನ್ನು ರಿಪೋರ್ಟು 
ಮಾಡುವುದು (ಕಶಾರಂ. 21. ೩೪); ಲಿಖಿತಮೂಲಕವಾದ ರಿಪೋರ್ಟುಗಳನ್ನು 
- ತಯಾರ್ಮಾಡಲು ಬದ್ಧರಾಗಿರಬೇಕು (ಗ್ರಾಶುಕ. ೬). 
[*-ಇಂ, Report} 
ರಿಬು, ರಿಭು (ನಾ). ದೇವತೆ ; ಅಮರೈ: ಆ ರಿಬುಗಳ ಮೊತ್ತದಿನಿಂದ್ರಂ 
- ಸೊಗಯಿಸೆ (ಕಾಣಸ್ಕ: ೧-3-60 616). ರಿಭು : " ರಭುವಿಮಾನ' 
ಪರಾ. [<ಸಂ. ಜುಭು] 
ರಿಬ್ಬನ್‌ಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಕಿಂ. ೬೦-033೦): 
[ರಿಬ್ಬನ್‌ 4 ಹುಲ್ಲು (ಎಷಲ್‌)) 
ರಿಭು 'ರಿಬು' ನೋ. 
ರಿಭುವಿಮಾನ (ನಾ). ದೇವವಿಮಾನ : ನೆಲ್ಲವತ್ತಿಯ ಜನಭವನಂ ರಿಭು 
ವಿಮಾನಮಂ ಪೋಲ್ತಿರ್ಕುಂ (ಬಕ. ೪11, 684. ೦೦-೪6; 2088 7)- 
[ರಿಭು (<ರಿಬು) 4 ವಿವಾನ] 
ರಿಯಾಯತಿ, ರಿಯಾಯಿತಿ, ರಿಯಾಯ್ತಿ (ನಾ). ೧. ತೆರಿಗೆ, 
ವ್ಯಾಪಾರದ ವಸ್ತು ಮೊದಲಾದುವುಗಳ ಮೇಲೆ ನೀಡುವ ಸೋಡಿ. 
ವಟ್ಟ: ಸರಕಾರವು ಅಷ್ಟೊಂದು ರಿಯಾಯತಿಯನ್ನೂ ತೋರಿಸುವುದಿಲ್ಲ. 
ತೆರಿಗೆಯ ದರವೂ ಕಡಿಮೆಯಾಗಿರುವುದಿಲ್ಲ (083. ೫). ೨. ದಯೆ; 
ಕರುಣೆ : ಶರಣಾಗತನಾದ ಅಪರಾಧಿಗೆ ವಿಶೇಷವಾಗಿ ರಿಯಾಯತಿಯೂ 
ದೊರೆಯುತ್ತಿತ್ತು (ಶುಲ್ಕ. 0). ರಿಯಾಯಿತಿ: ೧, ಇಂಡಿಯಾದಿಂದ ತಂದ 
ಅಥವಾ ಮುಂದೆ ತರುವ ಸಾವಣನುಗಳ ಮೇಲೆ ಕೇವಲ ಐದರಷ್ಟು ಿ ಮಾತ್ರ 
ಸುಂಕ ಕೊಡಬಹುದೆಂಬ ರಿಯಾಯಿತಿಯೂ ದೊರೆಯಿತು (ಶ್ರ ನಾಇ, ೨೨೪); 
ಅನುಭವಶಾಲೆಯ ಶುಲ್ಕ ದುಬಾರಿಯದಲ್ಲಿ ರಿಯಾಯಿತಿಯಿಲ್ಲ (ಇಂತಾಶ. 
90೮-3೯) ೨. ನಾನು ಬಹಳ ರಿಯಾಯಿತಿ ತೋರಿಸಿದ್ದೇನೆ (೧ಂಗಂ. 
99). ರಿಯಾಯ್ತಿ : ೨. ಯಾರಿಗೂ ಯಾವ ರಿಯಾಯ್ತಿಯೂ 
ಇರುವುದಿಲ್ಲ (ಜಂತೆ. 0೬೩); ಅದೇನೋ ರಿಯಾಯ್ತಿಯಿಂದ ಮೂರು 
ವರ್ಷಗಳ ಶಿಕ್ಷೆ ಆರೇ ತಿಂಗಳಲ್ಲಿ ನಿವೃತ್ತಿಯಾಗಿದೆ (ರೇಕರು. ೩9). 
[.-ಅರ. ರಿಆಯತ್‌ ; ಹಿಂ. ರಿಆಯತ್‌, ರಿಯಾಯಿತ್‌] 
ರಿಯಾಯಿತಿ ' ರಿಯಾಯತಿ ` ನೋ: 
ರಿಯಾಯ್ತಿ " ರಿಯಾಯತಿ ' ನೋ. 


೭೬೨೮ 


ಗ್‌ 
ದ 


46 


ರಿಸಿ 


ರಿಯಾಸತ " ರಿಯಾಸತ್ತು' ನೋ. 
ರಿಯಾಸತ್ತು, ರಿಯಾಸತ (ನಾ). ಸಂಸ್ಥಾನ ; ರಾಜ್ಯ: ರಿಯಾಸತ್ತು 
ಗಳಲ್ಲಿಯೂ ಈ ವಿಧಾನವನ್ನು ಜಾರಿಗೆ ತರಲಾಗುವುದೆ ? (ni: a). 


ರಿಯಾಸತ : ದಾಖಲ ರಿಯಾಸತ ಮೈಸೂರ (ಬ್ಕೀಂ- ೦೮, 
೪-೩; 1813). [ + ಅರೆ. ಹಿಂ. ರಿಯಾಸತ್‌ ; ಮರಾ. ರಿಯಾಸತ್‌, 
ರಿಯಾಷತ*] 

ರಿರಂಸೆ (ನಾ). ರಮಿಸುವೆ ಆಸೆ; ಕಾಮತೃಷೆ ; ರಾಜಸುತೆಯೆನ್ನುತ 
ರಿರಂಸೆಯಿಂ ಭ್ರಮೆಗೊಂಡು ಕೈವಿಡಿದು ಕಡೆಯೊಳತಿಹಿಂಸೆಗೊಳಗಾದೆ 


(tena. ೨-೬-೪೭) - [ಸಂ. ರಿರಂಸಾ] 

ರಿವಾಜು (ನಾ). ಪಬ್ಬತಿ; ರೂಢಿ; ರೀತಿ; ಮನೆಯ ರಿವಾಜಿನಂತೆ 
ಅವಳು ಘೋಷಾ ಪಾಲಿಸಬೇಕಾಗಿತ್ತು (ಗ್ರಾಕತಿಯ, ೭೪); ಯುಗಾದಿಯ: 
ಸಮಯ ಮಳೆ ಬರುವ ರಿವಾಜೇ ಇದೆ (ನುಂಕು- 8೩). 

[+ ಅರ. ಹಿಂ. ಮರಾ, ರಿವಾಜ್‌] 

ರಿಷಭ, ರಿಸಬ (ನಾ). ಬಸವ ; ವೃಷಭ : ಖ್ಯಾತ ದ್ವಾದಶಾದಿತ್ಯರವ 
ರೊಳಗೆ ಪುರುಹೂತಶಚಿಯರ್ಗೆ ವೂಷಡು ಜಯಂತಂ ರಿ[೫೫೦: ಯ,ವೃ) 
ಷಭರೋತು ಸಂಭವಿಸಿದರ್‌ (4೭4 0-೪). ರಿಸಬ ; ಯಷಭ _ 
(ತಲ್ಮಾರು- ೦೩೪ ಶ್ರಯೋ). [ಆ ಸಂ. ಯಷಭ] 

ರಿಷಿ ' ರುಷಿ' ನೋ. 

ರಿಷಿಗ (ನಾ). ಒಬ್ಬಾತನ ಹೆಸರು (?) : ಕುಂದಿಗನೃಪು ಚಾವುಣ್ಣರಾಯ 
ಮುನ್ನತಶೌರ್ಯ್ಯಂ ವಿಧು ಮಾದಿಗಂ ರಿಷಿಗನನ್ತಾ ನನ್ನಿವರ್ಮ್ಮಂ ಗುಣ 
ಸುತಿಗೆಯ್ದು (| XX; ೩೧-೦೬; 2044)... !? ] 

ರಿಷಿಹಳ್ಳಿ * ರುಸಿವಳ್ಳಿ' ನೋ: 

ರಿಪ್ಪ (ನಾ). ೧. ಅಪಾಯ ; ; ಕೇಡು. ೨. ಅಶುಭ ; ಅಮಂಗಳ , 
'ಶಶಿ ರಿಷ್ಟಹರಂ (೫. ೩-೪). ೩. ಪಾಪ್ಯ ಕಳಂಠೆ : “ಪಾಪದಲ್ಲಿಯುಂ 
ರಿಷ್ಟಮೆಂಬುದು” (ಹರಾಯು, 0೩-೦೪). ೪. ಅದೃಷ್ಟ; ಸುದ; ವ: 
“ರಿಷ್ಟಂ-೧- ಕ್ಷೇಮ. ಅಶುಭ ಇಲ್ಲದೇ ಇರುವಿಕೆ” ಹ 469). lao.) 

ರಿಪ್ಪಿ (ನಾ) ೧. ಕತ್ತಿ; ಖಡ್ಗ ; ಖಡ್ಗ ನಸ್ರಿಂಶಃ. ಚುದ್ರಹಾಸಃ, 
ಅಸ್ಕಿ, ರಿಷ್ಟಿಃ - . . ಕೃಾಣಿಕಾ ೨೯ ಖಡ್ನದ ಹೆ" (a7: ೨೬5), 
೨. ಕೇಡು ; ಹಾನಿ. ೩. ದುರದೃಷ್ಟ. [ಸಂ.) 

ರಿಸಬ 'ರಿಷಭ' ನೋ. 

ರಿಸಾಲು, ರಿಸಾಲೆ (ನಾ). ಸಾಮಾನ್ಯವಾಗಿ ನೂರು ಕುದುರೆಗಳ ಪಡೆ: 
* ರಿಸಾಲುದಾರ ' ಪರಾ. ರಿಸಾಲೆ : ಒಟ್ಟು ೫೧೦೦೦ ಕುದುರೆಗಳು 
ಸೇರಿ ಒಂದೊಂದು ಸಾವಿರಕ್ಕೊಂದೊಂದು ರಿಸಾಲೆಯಂತೆ ವಿಭಾಗವಾಗಿ 
(ಹುಕಾನಂ. 11, ೦೬); ಯಾಮಗ ರಿಸಾಲೆಗಾಗಲಿ (ಅಶ್ವಸೇನೆ) ಅಥವಾ 
ಪದಾಶಿಸೈನ್ಶಕ್ಕಾಗಲೀ ಆದೇಶ ದೊರಕುವುದೋ ಆಗ ಅವು ಸೂಚಿಸಿದ 
ಕಡೆ ಯುದ್ಧ ಮಾಡಬೇಕೆಂದೂ ನಿರ್ದೇಶಿಸಿದಳು (ಬಂಕ: ೪39). 

[+ ಅರ. ರಿಸಾಲ್‌; ಪಾರ. ರಿಸುಲಹ್‌; ಹಿಂ. ಮರಾ, ರಿಸಾಲಾ] 

ರಿಸಾಲುದಾರ " ರಿಸಾಲ್ಹಾರ್‌ ' ನೋ. 

ರಿಸಾಲೆ " ರಿಸಾಲು ' ನೋ. 

ರಿಸಾಲ್ಹಾರ್‌, ರಿಸಾಲುದಾರ, ರಿಸಾಲ್ಹಾರ (ನಾ). ಅಶ್ವದಳದ ಆಧಿಪತಿ: 
(64ರ. 21: ೫೬೦) ರಿಸಾಲುದಾರ ; (4). ರಿಸಾಲ್ಹಾರ : ಈ ಸೇನೆಯ 
ಟೋಲೆಗಳು ರಿಸಾಲ್ಡಾರರ ಕೈಕೆಳಗಿದ್ದವು (ುಶಾಶಾ. 22. ಇಂ 


[- ಅರ. ಪಾಠ. ಓಂ. ರಿಸಾಲ"ದಾರ್‌, ರಿಸಾಲೇದಾರ್‌; ಮರಾ. 
ರಿಸಾಲ್ಡಾರ್‌] 
ರಿಸಾಲ್ಹಾರ "ರಿಸಾಲ್ಡಾರ್‌' ನೋ. 
ರಿಸಿ `ರುಷಿ' ನೋ. 


ರಿಸಿಕುವರಿ 


ರಿಸಿಕುವರಿ (ನಾ). ಖುಷಿಯ ಮಗಳು : 'ಚಟುಲಕಾಮೋದ್ದೀವನದಿಂದೆ 
ಕಡುಧೂರ್ತವಟುಗಳು ರಿಸಿಕುವರಿಯರ ಬಟುಮೊಲೆಗಳ ಕೈದುಡುಕಿದುದು 
ಕೇಳೆಲೆ ನಿಟಿಲಾಕ್ಷ ತಪವಿರ್ಪ ಬನದಿ (ಟೋತತೆ. ಓ-೦೬)- 

[ರಿಸಿ (< ರುಷ) 4 ಕುವರಿ] 

ರಿಸಿವೆಣ್‌ (ನಾ)- ಯಷಿಯ ಹೆಂಡತಿ; ಮುನಿಪತ್ನಿ: ತಾನೆ ಸೀತೆ ದೋಹ 

ದದಿನಡವಿಯ ರಿಸಿವೆಣ್ಗಳಂ ಕಾಣಲೈಂದು ಬಯಸಿದಳ್‌ (ಉಾತಾತ್ಮ- 3೬-೨೨). 
[ರಿಸಿ (< ರುಸ) + ಪೆಣ್‌] 

ರೀಠಾ (ನಾ). ಕರಂಜಮರದ ಒಂದು ಪ್ರಕಾರ ; '"ಮಂಗಲ; - ರೀಠಾ. 
ಕರೆಂಜ, ಅರಳಿ; ಇಪ್ಪೆ” (೬40: 0೦೫). [ಸಂ.] 

ರೀಡರ್‌ (ನಾ). ೧.ಉಪಪ್ರಾಧ್ಯಾಪಕ ; ಪ್ರವಾಚಕ : ಅವರು ಕನ್ನಡ 
ರೀಡರ್‌ ಆಗಿದ್ದಾರೆ (69)- ೨- ಪಾಠದ ಪುಸ್ತಕ; ಪಠ್ಯಪುಸ್ತಕ : ಕನ್ನಡ 
ಐದನೆಯ ರೀಡರ್‌ನಲ್ಲಿ ನಳನ ಕಥೆಯಿದೆ (649). [.- ಇಂ. ೩೦೩ರ] 

ರೀಢೆ (ನಾ). ಅವಮಾನ; ಅವಜ್ಞೆ ; ತಿರಸ್ಕಾರ : “ಅವಗಣನಮವಜ್ಞಾನ 
ಮದವಹೇಳಂ ರೀಢೆ” (ಫಸ್ಟ. ೦೧೨-೭). [ಸಂ. ರೀಢಾ] 

ರೀಣ (ಗು). ಸ್ರವಿಸುವ ; ಸೋರುವ. [ಸಂ.] 

ರೀತಿ (ನಾ). ೧. ಗಮನ; ಗತಿ- ೨. ನದಿಯ ಹರಿವು, - ಪ್ರವಾಹ. 
೩. ಮಾರ್ಗ; ಪದ್ಮತಿ ; ನಾನಾಜಾತಿನೀತಿಯ ರೀತಿಗಳ ವಿಸ್ತರಿಸಿ 
(1189: ೦೯-೦): ೪. ಬಗೆ; ವಿಧ; ಕ್ರಮ : ಹೊಳಲು ಹೆೊಸರೀತಿಯಲಿ 
ಮಿಗೆ ಕಂಗೊಳಿಸುತಿರ್ದುದು (ಕೊಳರಾ: ೦-೪೦೦); ರೀತಿ ತಿಳಿಯ 
ದಿದ್ದರೂ ಮಾತು ಬಲ್ಲ (ಣರ). ೫. ಆಚಾರ; ರೂಢಿ: ಸಂಪ್ರದಾಯ: 
“ಚರಿತಂ ರೀ[ತಾಾ-ನೀ)ತಿ' ಚಾರಿತ್ರಂ. . . ಆಚಾರಕಕ್ಕು ನಾಮಂ” 
(ಕುಂಗಣಾ-'.೭೫-೩)) ಪರಕೀಯರ ರೀತಿ ಅನುಕರಣೀಯವಲ್ಲ (ಕಂ). 
೬. ಒಂದು ಬಗೆಯ ಲೋಹ ; ಹಿತ್ತಾಳೆ: ಆರಕೂಟಃ. ರೀತಿಃ- 
ಈ ೨ ಪಿತ್ತಳೆ" (ಹರಿಯು: ೨6-0೬) - ಪ. ಮೇರೆ; ಗಡಿ; ಎಲ್ಲೆ. 
೮. ಕಬ್ಬಿಣ ಮುಂತಾದ. ಲೋಹಗಳ ಜಂಗು,-ಕಿಟ್ಟ. 
೯. ಸ್ವಭಾವ; ಗುಣ : ಅವನ ರೀತಿಯೇ ವಿಚಿತ್ರವಾಗಿದೆ (69)- 
೧೦. [ಕಾವ್ಯಮಾ] ಮಾಧುರ್ಯಾದಿ ಕಾವ್ಯಗುಣಗಳಿಂದ ಕೂಡಿದ 
ಪದಗಳ ಜೋಡಣೆ : ರೀತಿವಿನೂತವಸ್ತು ಕೃತಿಗೊಪ್ಪವ ಮೆಯ್‌ . . . 
ರೀತಿಯೊಳೊಂದೆ. ಪೇಟ್ವುದು. ರಸಂ ಬಿಡೆ ಬಂಧುರಕಾವ್ಯಬಂಧಮಂ 
(ಗನ್ಮಾವ: ೭೮೦); ಪೊಸ ರೀತಿ ನೋಡಿದು (1089. 9-38): ರೀತಿ ಅಥವಾ 


ಮಾರ್ಗವೆಂದರೆ "ವಚನವಿನ್ಯಾಸಕ್ರಮ” (0೩: 33೦): [ಸಂ,7 

ರೀತಿಕೆ (ನಾ). ಹಿತ್ತಾಳೆ; “ರೀತಿಕೆ[ಉಳಾ ರೀತಿ] ಯೆನಲು ಹಿತ್ತಾಳೆ” 
(ತುಂಗರ- ೩೦-೩) ; ಆಯ್ಕ ರೀತಿಕೆಯಲ್ಲಿ ಅಪರಂಜಿಯನಣಜಸುವರೆ 
(ಕದನ. 0೩-೨೯)" [ ಸಂ. ರೀತಿಕಾ] 

ರೀತಿಕೆಡು ` ರೀತಿಗೆಡು ' ನೋ. 

ರೀತಿಗೆಡಿಸು (ಕ್ರಿ): ಹೌಳುಮಾಡು ; ದಾರಿತಪ್ಪಿಸು : ನೇಬಬೆಡಿ... 
ಪ್ರೀತಿವಂಸಿ ಹಣವ ಸೆಳೆದು ರೀತಿಗೆಡಸಿ ಕಡೆಯಲವನ ಕೋತಿಯಂತೆ 
ಮಾಡಿಬಿಡುವ ಜಾತಿಕಾಅ ಹೆಂಗಳ (ಕಂಪ: ೨-0೬-೨) ; ಬೆಳೆಯುವ 


ಮಕ್ಕಳನ್ನು ಅತಿಯಾಗಿ ಮುದ್ದಿಸಿ: ರೀತಿಗೆಡಿಸದೆ. ಅವುಗಳನ್ನು ಶಿಸ್ತಿನಿಂದ. 
ಬೆಳೆಸುವುದು ತಾಯಿ ತಂದೆಗಳ 

[ 

ರೀತಿಗೆಡು, ರೀತಿಕೆಡು (ಕ್ರಿ). ಹಾಳಾಗು ; ದಾರಿತಪ್ಪು: 
ಪರಾ. ರೀತಿಕೆಡು : ನೀತಿಕೆಟ್ಟ ರೀತಿಕೆಟ್ಟ 

[ ರೀತಿ 4 ಕಿಡು, ] 

ರೀತಿಗೌಳ (ನಾ)- [ಸಂಗೀತ] ಒಂದು ರಾಗದ ಹೆಸರು : ರೀತಿಗೌಳ :- 
೨೨ನೇ ಮೇಳಕರ್ತ ಐರಹರಪ್ರ ಯದಲ್ಲಿ ಜನ್ಮ. ಉಪಾಂಗರಾಗ. ಘನರಾಗ 


ಗಿದೆ(ಗೃಹವಿ. ೧೩೨)- 


ತಿಗೆಡಿಸು ' 


ನಾಯಿ: (ಸೊಸ - ೧೦). 


೭೬೨೯ 


ರುಂಡಿಕೆ 


ಗಳಲ್ಲೊಂದು(ಸಂಗೀಕಂ- ೦೩೨) - [ ಸಂ. ರೀತಿಗೌಲ ] 
ರೀತಿತಪ್ಪು (ಕ್ರಿ). ಇ ರೀತಿಗೆಡು ; ಇವು ರೀತಿತಪ್ಪಿದಾಗಲೆಲ್ಲಾ ಕಾಣದಂತೆ 
ಅಸಡ್ಡೆ ಅಲಕ್ಷದಿಂದ ಇರಬಾರದು (ಗೃಶತ್ತಿ ೦೩): [ ರೀತಿ 4- ತಪ್ಪ) 
ರೀತಿಪುಪ್ಪ (ನಾ)- ಹಿತ್ತಾಳೆಭಸ್ಮದಿಂದ ತಯಾರಿಸಿದ ಕಣ್ಣಿ: ನ ಅಂಜನ; 
$| ಕುಸುಮಾಂಜನ : "ರೀಶಿಪುಪ್ಪಂ, ಪುಪ್ಪಕೇತುಃ ಕುಸುವಖಂಜನಂ - 
೩ ಕುಸುಮಾಂಜನದ ಹೆಸರು” (ಿರ್ಮಾಿ- ೩೦9): [ಸಂ.] 
ರೀತಿವಿಫಲ (ನಾ): [ಕಾವ್ಯಮಾ] ಹದಿನೆಂಟು ಬಗೆಯ ಪದದೋಪ 


ಗಳಲ್ಲಿ ಒಂದು : ಅಸದರ್ಥಂ . - - ವಿಶ್ಲೇಷನಷ್ಟಸಮಾಸಂ ನೆಯನಾಶೀತಿ 
'ಲಂ ದುರ್ಲಕ್ಷಣಂ ಇವಿನಿಶುಂ  ದೋಷಂಗಳಷ್ಮಾದಶಂ 
19 (ಈುರೋಂದಿ- ೦-೪೬ 960), [ಸಂ.] 


ರೀಪು (ನಾ). ಇ ರಿಪೀಸು:. ನಮ್ಮದು ಚಿಕ್ಕಮನೆ ; ಬಿದಿರಿನ ರೀಪು 
ಹೊಡೆದರೆ ಸಾಕು (ಜುಂಗಾಮಾ. ೬೦) ; ಚಿಕ್ಕಪ್ಪನು ಹನ್ನೆರೆಡು, ಕೋಲು 
ಹಲಗೆ; ಇಪ್ಪತ್ತು ಕೋಲು ರೀಪು, ಎರಡು ಸೇರು ಆಣಿ ... ತರಿಸಿದ 
(ಳಕು, ೬). [ + ಮರಾ. ರೀಪ] 

೩ |ರೀಮು (ನಾ). ಐನೂರು ಹಾಳೆಗಳಿರುವ ಕಾಗದದ ಕಟ್ಟು; ಇಪ್ಪತ್ತು 
ದಸ್ತು: ಬರೆಯುವ ಕಾಗದಗಳಾದರೆ ... ೨೦ ಕ್ಮಯರುಗಳಿಗೆ 
ಒಂದು ರೀಮನ್ನಾಗಿ ಕಟ್ಟುವರು (ತ್ರ. 12. 63೩). [¢- 710, xan) 

ರೀಲ್‌ `ರೀಲು ' ನೋ. 
ರೀಲು, ರೀಲ್‌ (ನಾ). ದಾರ, ತಂತಿ, ಚಲನಚಿತ್ರಪಟಲ ಮೊದಲಾದು 


89| ವುಗಳನ್ನು ಸುತ್ತುವ ಸಲಕರಣೆ ; ಕಂಡಿಕೆ; ಇಲ್ಲಿದೋ ಬೆಳ್ಳಕ್ಕಿಯ 
ಸಾಲು; ಹೊಸಯುಗದ ರೀಲು 1 (8058. 0-9): ರೀಲ್‌ : ಇದು 
ಮುಗಿಯುವ ಹೊತ್ತಿಗೆ ಎರಡು ರೀಲ್‌ಗಳು. ಮುಗಿದಿರಬಹುದು 


(matt. ೦೩೦) - 
ರೀಲ್‌ಬಿಡು ಇ (ಆಲಂ) ಸುಳ್ಳು ಹೇಳು; ಬುರುಡೆ ಹೊಡೆ : 
ನನ್ನ ಮುಂದೇನೇ ಇಷ್ಟು ರೀಲ್‌ ಬಿಡ್ತು ಇದ್ದೀಯಲ್ಲಾ (69). 
[+ no. xe] 
ರುಂಡ (ನಾ). ೧. ತಲೆಯಿಲ್ಲದ ದೇಹ : ಮುಂಡ. ೨. ತಲೆಬುರುಡೆ ; 


ಶಿರಸ್ಸು : “ ರುಂಡಮೆಂದು ಶಿರಂ” (44. 86-೬9); ಧರಣಿ 
ಕಂಪಿಸೆ ಖಳನ ರುಂಡವು ಹೊರಳ ಬಂದುದು. ಹರಿಯ ಚರಣಕೆ 
80| (1೧: ೨೬-16); ಕಡಿವಡೆದ ರುಂಡಗಳ ಭೊನೆಗಣೆಯಿಡಿದಿರುವ 


ಮುಂಡಗಳ - - . ಕಂಡು (ಕಿತ್ಕುಸ್ಟೀ- ೩-0೬); ರಣಕಾಳಿ ರುಂಡ ಮುಂಡಗಳ 
ಚೆಂಡಾಟವಾಡಿದಳಲ್ಲಿ (ಕಕ್ರ್ರಾಂಗ: ೩೪). ೩: ಹೇಸರಗತ್ತೆ. ಸಂ] 
ರುಂಡಮಾಲೆ, ರುಂಡಮಾಳೆ (ನಾ). ತಲೆಬುರುಡೆಗಳ ಹಾರ ; ಕರೋಟಿ 
ಮಾಲೆ : ದೇಹ ರುಂಡಮಾಲೆಯ ಸ್ಥಾನ ಕರ್ಣ ನಾಗೇಂದ್ರನ ಸ್ಮಾನ (೨ಕತ. 
699): ಕರುಳುದುಡೆಯ ರುಂಡವಎಏಲೆಯ ಮರುಳುಗಳು ಕುಣಿದಾಡೆ [CN 
೪೪-08) ; ಚಂಡಸುರಥನ ಶಿರೆವನು . . . ತರಿಸಿದನದಂ ರುಂಡಮಾಲೆಯ. 
ತೊಡವಿಗೆ (ಕ್ಮ ಲಕಾ. 0 ಸೂ) ರುಂಡಮಾಳೆ ; ಅರಿಭಟರುಣ್ಣಮಾಳೆ 


ವಳೆನಿಕ್ಕಿ ತದೀಯಕಪೋಳದೊಳ್ಳಿದುಳ್ವೆ ರಸಿದ ನೆತ್ಚರಂ ಸುಟ್‌ದು ಕತ್ತಿಗೆಯಂ 
ಜಡಿಯುತ್ತೆ . . - ನರ್ತಿಸುವ ಭೈರವನೀ` ರಣರಂಗಭೈರವ (೫933. ೩೫, 
ಈ) i?) [ಸ9. ರುಂಡಮೂಲಾ] 


ರುಂಡಮಾಳೆ " ರುಂಡಮಾಲೆ ' ನೋ: 
ರುಂಡಾಭರಣ (ನಾ)- ತಲೆಬುರುಡೆಯ ಮಾಲೆಯನ್ನು ಆಭರಣವಾಗಿ 
ಧರಿಸಿದವನು ; ರುಂಡಾಭರಣರು ಘನವೆಂಬೆನೆ ರುಂಡಾಭೆರಣರು ಘನವಲ್ಲ 
(axed: ೩೬%-೩೦).- ಹಂ] 
ಆ |ರೊಂಡಿಕೆ (ನಾ)- ೧. ಯುದ್ಧರಂಗ. ೨. ದೂತಿ ಅಥವಾ ಕುಂಟಣಗಿತ್ತಿ. 
೩. ಹೊಸ್ತಿಲು. ೪. ಅತಿಮಾನುಷ ಶಕ್ತಿ. [ಸಂ. ರುಂಡಿಕಾ) 


ರುಂಡಿಮಾರಮ್ಮ 


ರುಂಡಿಮಾರಮ್ಮ (ನಾ). ಒಬ್ಬಾತನ ಹೆಸರು ; ವಲ್ಲಭಗಾಮುಣ್ಯನುಂ 
ರುನ್ದಿವಚ್ಚರು ರುಣ್ಮಿಮಾರಮ್ಮನುಂ ಕಾದಳೂರ ಶ್ರೀವಿಕ್ರಮಗಾಮುಣ್ಣರುಂ 
(೩: 21, ax; ಸು: 800)- [ರುಂಡಿಮಾರ್ಯ 4 ಅಮ್ಮ] 

ರುಂದಿ (ನಾ). ಅಡ್ಡಳತೆ ; ಅಗಲ : ಲಾಂಬಿಯ ಪ ಹೈದ ಮೂಲೆಗಳ ನಿಶಾನಿ 
ಗಳನ್ನು ಹಿಡಿದು' ಶಂಕು ಹತ್ತಿಸಿ ಯಾವ ಅಳತೆ ಬರುತ್ತದೆಯೋ ಅದನ್ನು 
ರುಂದಿಯೆಂದು ಹೇಳುವುದು (ಕೊರಿ, 0೨3). 

[ಇಪ್ರಾ. ರುಂದೀ./ಮರಾ, ರುಂದೀ] 

ರುಂದಿವಚ್ಚ (ನಾ). ಒಬ್ಬಾತನ ಹೆಸರು ; ವಲ್ಲಭಗಾಮುಣ್ಮರುಂ ರುನ್ಹಿ 
ವಚ್ಚರು. ರುಣ್ಮಿಮಾರಮ್ಮನುಂ (೪. 21, ೩8-೭ ; ಸು- 500). [? ) 

ರುಂದ್ರ (ಗು). ೧. ವಿಸ್ತಾರವಾದ ; ವಿಶಾಲವಾದ : “ಬೃಹದುರು 
ರುಂದ್ರಂ ಪೃಥು ಗುರು ಮಹದ್ವಿಶಾಳೆಂ ವಿಶಂಕಟಿಂ ವಿಸ್ತೀರ್ಣಂ" 
(a4 4at: 00-88) ; ವ್ಯಾಸಮುನೀಂದ್ರರುಂದ್ರವಚನಾಮೃತವಾರ್ಧಿಯ 
ನೀಸುವೆಂ (ಕಶಣ. 0-04) ; ಇದು... ಶ್ರೀಪಾದನಖಚಂದ್ರಸಾಂದ್ರ; 
ರುಚಿರುಂದ್ರಚುದ್ರಿ ಕಾಚಂಚಚ್ಚಕೋರಾಯಮಾನ (mete: 3-00); 
ಪುಲಕಿಸಿತು. ನಿಶ್ಶಬ್ಬರುಂದ್ರ ದಂಡಕವನಂ ಕೂಡೆ ಪುಲಕಿಸುವಂತೆ [Oe 
0೬೯-೯6). ೨. ವ್ಯಾಪಕವಾದ ; ನಿಬಿಡವಾದ ; ವಿಯಚ್ಚರಧರಣೀಶರತ್ನ 
ಮಕುಟಪ್ರಭೆಯಿಂ ದಶದಿಜ್ಮುಖಂಗಳುಂ ಭರಿತಮೆನಿಪ್ಪಿನಂ ನೆರೆದುದಾ 
ಧ್ವನಿಗಿಂದ್ರನ ರುಂದ್ರ ಸೈನಿಕಂ (ಕನಸ. ೦೦-೦೯). [ಸಂ.] 

ರುಂಬಾಲ ` ರುಮುಲ್ಕು ' ನೋ. 

ರುಂಹರಿ (ನಾ). ಭೂಮಿ ; ಇಳೆ ; ಭಟುವಳಿಯೊ ತ್ರಿಜಗದಳಿವಿನ ಯಮನ 
ಸುಭಟವ್ರಜವೊ ಹೊಗಳುವೆನೇನ ರುಂಹರಿ ರುಜೆಗೆ ಸಂದಳು ಧರಿಸಲಾಅದೆ. 
ವೈರಿವಾಹಿನಿಯ (6460: ೩-0೩-೦೨) ; ಹರಿಯಕ್ಷವಾಹಿನಿ ಹಂಸಸ್ತರೂಪೆ 
ರುಂಹರಿಯ ಭಾರವನು ಭೇದಿಸು (6ೀಶ್ರ- ೩೪) - ₹೭?) 

ರುಕ್‌ಸತು (ನಾ). ಪರಪಾನಿಗೆ ; ನಿರೂಪ : ಮಾವಿನಿಸಾಹೇಬರು , . . 
ಕೊಡಗಿನ ಮಹಾರಾಜರವರ ಸಂಗಡ ರುಕ್‌ಸತು ತೆಗೆದುಕೊಂಡು ತಲಚೇರಿಗೆ 
ಹೋದರು (ಕಾಕೇಂದ್ರ. ೦೦೦). 

[+-ಅರ. ರುಖ್ಲತ್‌ ; ಹಂ. ಮರಾ. ರುಖಸತ್‌] 

ರುಕುಮತೋರಣ (ನಾ). ಚಿನ್ನದ ತೋರಣ ; ಸುವರ್ಣತೋರಣ : 
ಆ ರುಕುಮತೋರಣದ ಕಾಂತಿಗಳಿಂದ ರಂಜಿಸುವ ದ್ವಾರಕಾಪುರವರವ 
ಪೊಕ್ಕನುದಾರವೇಂಕಟನಾಥ ಕೃಷ್ಣನು (ನ್ನು ೬-೧೬೨). 

[ ಇ ಸಂ. ರುಕ್ಮತ್ಕೋರಣ ] 

ರುಕ್ಕು 'ರಿಚೆ' ನೋ. 

ರುಕ್ಕು (ನಾ). ೧. ಕಾಂತಿ; ಪ್ರಭೆ: ಆ ನಶಭೂಮಿವಾಳಸಂಕುಳ 
ಮಣಿವೌಳಿರುಕ್ಕುಪ್ರಸರಪೂಜತಪಾದಪಯೋಜಯುಗ್ಮಂ (14. ox; ಸು, 
1370) ೨. ಕದಿರು ; ಕಿರಣ: *ರೋಚಃ...ರುಕ್‌... ಗೌಃ 
— ಈ ೩೨ ರಶ್ಮಿಗಳ ಪೆಸರ್‌” (ಜಂದು: ೬-೩೦)- [ಆ ಸಂ. ರುಚ] 

ರುಕ್ಕು (ನಾ). ರೋಗ; ಜಡ್ಡು: “ ರೋಗಃ: ರುಕ್‌... ರುಜಾ 
ಈ ೧೨ ವ್ಯಾಧಿ ? (ತಂಡ: 6-೫). [ ಆ ಸಂ. ರುಜ್‌ ] 

ರುಕ್ಚಕ್ರ (ನಾ). ಕಿರಣಗಳ ಸಮೂಹ : ಈತನೆ ಶಕ್ರನೆನಲ್‌ ಪಿಂಗದಂಗದಂ 
ವಜ್ರದ. ರುಕ್ಕಕ್ರಂ ದೆಸೆಯಂ ದಳ್ಳಿಸೆ ಚಕ್ರಮನಾಕ್ರಮಿಸಲೆಂದು ತಟ 
ಸೆಂದಿರ್ದಂ (ತಂರಾಶಾ- ೦೪-೦೪೦). [೫ಂ.] 

ಶುಕ (ಗು). ೧- ಹೊಳೆಯುವ ; ಪ್ರಕಾಶಿಸುವ. (ನಾ). ೨. ಚಿನ್ನ; 
ಬಂಗಾರ: “ರೈ ರುಕ್ಮಮಷ್ಟಾಪದಂ . . ಸ್ವರ್ಣಮೆನೆ ಹೊನ್ನೀಗೆ 
ನಾಮವಮಂಕ್ಕುರ”' (ಮಗಂ. 4೦-೪) ; ರುಕ್ಮರಣ್ಣಾನೆಯಂ ದೇಹದ ಕಾಂತಿ 
ಯೊಳ್‌ ನಿಟ್‌ಸಿದರ್‌ (ಕ್ಕ 77171, ಸೂರಂ- ono: 1368). 
೩. ಕಬ್ಬಿಣ ೪. ಒಂದಂ ಬಗೆಯ ಕಾಡಿಗೆ. [ಸಂ.] 


೭೬೩೦ 


ರುಗ್ಗತೆ 


ರುಕ್ಮಕ (ನಾ). ಒಂದು ಬಗೆಯ ಪಕ್ಷಿ; ಆ ವನಂಗಳೊಳು ಶುಕ... 
ಶುಕ್ಮಕ . . , ವಾಸಕ ಮೊದೆಲಾದ ಚಿತ್ರರೂಪಶಕ್ತಿಗಳುಳ್ಳ ಪಕ್ಷಿಕುಲಂ 
ಗಳುಂ (8ತೇಶ- ೨೦೨)- [ಸಂ.] 

ರುಕ್ಮದಾನ (ನಾ). ಚಿನ್ನವನ್ನು ದಾನಮಾಡುವುದು ; ಸುವರ್ಣದಾನ : 


& ರುಕ್ಕಭೂಸಿತಗಾತ್ರನಾಶ್ರಿತರುಕ್ಕದಾನವಿನೋದಿಯಿಂತಾ ರುಕ್ಕವರ್ಣಾಂ 
ಬರನ ವಂಶವದಾಯ್ತು ವಿಖ್ಯಾತ (ಏನ. 00-48-8೩). [ಸಂ.] 
ರುಕ್ಮಾಂಗದ (ನಾ). ೧. ಚಿನ್ನದ ತೋಳುಬಂದಿ : ಈತಂಗೆ... 


ಸೊಬಗುಸಿರಿಯ ನಳಿದೊಳಳ್ಳಿ ರುಕ್ಮಾಂಗದಮೆನೆ ಸೆಲ್ವ ರುಕ್ಮಿಂಗದನೆಂಬ 

ಸೀಮುಂತಪುತ್ರನುಂಟು (ಕಾಶಾಕೃ.. 033-30)- ೨. ಒಬ್ಬ ರಾಜನ 

ಹೆಸರು. ೧. ೨; ಈತಂಗೆ ರುಕ್ನಾಂಗದನೆಂತಂತು ಹರಿಭಕ್ತಿಗಿಂಬಾಗಿ 

ರುಕ್ಮಾಂಗದನೆಂಬ ಸೀಮಂತಪುತ್ರನುಂಟು 
[ಸಂ,] 


ಸಲ್ಪ (ಉನೂಿಕ್ಕ 
033-30). 
ರುಕ್ಷ್ಯ (ನಾ). ೧. ಕರಡಿ: ರುಣ: ಯ]ಕ್ಷ ದಂತಿ ತರಕ್ಷು ಫಣಿ ಹರಿ 
ಯಕ್ಷ . . . ರಾಕ್ಷಸರೂಕ್ಷಭೀತಿಗಳು ಆ ಕ್ಷಣವಳಿದು 
ಪಕ್ಷಿಗಳ ನುಣ್ಣ ಆಅ ಸೀದುದರಣ್ಯದಲ್ಲಿ 


(0ಸಥು- ೬೦-6೩) ; 
ಸಂಗಡಿಸಿದ. ರುಕ್ಷರೋಮತತಿ 


ಬೆಂದುದು ಬೇಸಗೆಯುಗ್ರಮೆಂತುಟೋ (೩೪. ೩-೫), ೨. ನಕ್ಷತ್ರ; 
ತಾರೆ; ಪುನರ್ವಸುರುಕ್ಷಂ (£೯8. ೦೬) ; 'ಮರುನ್ಮಾರ್ಗದಂತಿರೆ 
ಚಂಚತ್ಸಗರಾಜರುಕ್ಷಯುತಂ . . . ಗಹನಂ (೧. ೩-೩). 
[<ಸಂ.ಯಕ್ಷ] 
3 ರುಕ್ಷ, (ಗು). ೧. ಒರಟಾದ ; ಕಠಿಣವಾದ, ೨. ತೀಕ್ಷ್ಣರುಚಿಯ. 
(ನವ). ೩. ಕಾಠಿಣ್ಯ ; ಒರಟು; ಮುಂದೇನು ಬೇಕು? 
ಶ್ರೀಕಾಂತ ರುಕ್ಷವಾಗಿ ನುಡಿದ (ಖು: ಊ) ೪. ನಯವಿಲ್ಲದುದು ; 


ದೊರಗು : ಶರೀರವೆಲ್ಲ ಪರೆ ಬಂದಂತೆ ರುಕ್ಷವಾಗಿಯೂ ಮತ್ತು ಕಾಂತಿ 
ಹೀನವಾಗಿಯೂ ಕಾಣುವುದು (ಶ್ರಿಹ್ಮಕೀ- ೨೬), [ಸಂ.] 

ರುಖೋತ, ರುಖ್ವೋತ (ನಾ). (ಉಕ) ಮದುವೆಯ ಹಿಂದಿನ ದಿನ 
ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರಿಗೆ ಏರ್ಪಡಿಸುವ ಔತಣ 
ಮತ್ತು ಆ ಸಮಾರಂಭ ; ಮೊದಲು ಎದುರುಗೊಳ್ಳುವುದು, ಆಮೇಲೆ 
ರುಖೋತವನ್ನು ಹಾಕುವುದೆಂದು ಬಹಳ ಚರ್ಚೆಯಾಗಿ ನಿರ್ಣಯವಾಯಿತು 
(ಅನಂಕ- ೪). ರುಖ್ಬೋತ : ರಾತ್ರಿ ಸುಳ್ಳಾತಣ ಮುಗಿದು. ರುಖ್ಬೋತ 
ಆಗೂ ತನಕಾ ಅಂದರ ಎರಡು ಘಂಟೆ ಆತು (ಕೈನ: ೪); ಹಿಂದಿನ ರಾತ್ರಿ, 
ಬೀಗರು ಬಂದು ಎದುರುಗೊಂಡು ಸುಳ್ಳಾತಣ ರುಖ್ಫೋತ ಮುಗಿಯುವು 
ದಕ್ಕೆ ರಾತ್ರಿ ಮೂರು ಹೊಡೆದುಹೋಗಿತ್ತು (ಗರಣ. ೪)- 

[.-ಮರಾ, ರುಖತ್‌, ರುಖವತಃ] 

ರುಖ್ಬೋತ "ರುಖೋತ 'ನೋ. 

ರುಗ್ಗ (ಗು). ೧. ಮುರಿದ; ಒಡೆದ. ೨: ಖಾಯಿಲೆಯಿಂದ 
ಕೂಡಿದ; ರೋಗದ: ಅವನು ನನ್ನ ರುಗ್ಗ ಶಾಯಿಯ ಸೇವೆಯಲ್ಲಿ 
ಬಹಳ ಸಹಾಯ ಮಾಡಿದ (ರ: ೩೪). (ನಾ)- ೩. ಕೆಟ್ಟುದು; ಹಾಳಾ 
ದುದು: “ಭಗ್ನಮೆನೆ ರುಗ್ಗಮೆನೆ . , . ಭಿನ್ನಮೆನೆ ಕೆಟ್ಟದು” (ಮಂಗಲ 
೩3-34). ೪. ಮುರಿದುಹೋದುದು : “ರುಗ್ಗಂ. ಭಗ್ನಂ--೨ 
ಮುರಿದು ಹೋದದ್ದು” (ಸರ್ಮಾಂತಿ- ೩೬). ೫. ರೋಗಿ. [ಸಂ] 

ರುಗ್ಗಗೃಹ (ನಾ). ರೋಗಿಗಳಿಗೆ ಚಿಕಿತ್ಸೆ ಮಾಡುವ ಮನೆ ; ಚಿಕಿತ್ಸಾ 
ಲಯ; ಆಸ್ಪೆಶ್ರೆ : ರುಗ್ಗೆಗೃಹದ ಅವರ ಸಭೆಯಲ್ಲಿ. . . ಆನಂದ 
ಪ್ರವಾಹಕ್ಕೆ ತುಂಬ ತಡೆಯುಂಟಾಗುತ್ತಿತ್ತು. (32೪: 09): [Xo] 

ರುಗ್ಗತೆ (ನಾ). ರೋಗ ; ಜಡ್ಡು ; ಖಾಯಿಲೆ: ಸಾಮಾಜಕ ರುಗ್ಗತೆ 
ಯನ್ನು ಕಳೆಯುವ ಇವರ ಹಾಸ್ಯ... - ಬೆಳಗುವಂತಿರಲಿ (ಗರಣ. 

[ಸಂ, ರುಗ್ಗಶಾ] 


46 


46 


೭ ಮುನ್ನುತಿ)- 


ರುಗ್ಗಶಯ್ಯೆ ೭೬೩೧ ರುಚಿಕೊಡು 
ರುಗ್ಗಶಯ್ಕೆ (ನಾ). ರೋಗದಿಂದ ಹಾಸುಗೆ ಹಿಡಿದಿರುವ ಸ್ಥಿತಿ: ಇಂದ್ರಕಗಳಲ್ಲಿ ಒಂದು : ೧ ೬೬೦೫ ರುಚಕೊ. , . ೬೩ 
ಅಂತ್ಯದಲ್ಲಿ: ರುಗ್ಗಶಯ್ಕೆ ಇಲ್ಲದಿರುವುದು ಮಾನವಜನ್ಮಕ್ಕೆ ಒಂದು ಪೂರ್ವ ಸರ್ವಾರ್ಥಸಿದ್ಧಿ ಎಂಬಿವು ಅನುಕ್ರಮದಿಂ ಆಜುವತ್ತುಮೂಜು ಇಂದ್ರಕಂಗಳ 


ಪುಣ್ಯ (೫೭೫೧. ೦60) - [ಸಂ. ರುಗ್ಗಶಯ್ಯಾಘ 

ರುಗ್ಗಾಲಯ (ನಾ). ಇರುಗ್ಗನೃಹ : ರೋಗಿಗಳ ರುಗ್ಗಾಲಯದಲ್ಲಿ ತೋರಿ 
ಬರುವ ಶಾಂತತೆ ಅಲ್ಲಿ ಪಸೆರಿಸಿದ್ದಿತು (ಕಾಂಡಾ- 66); ಅವಳು ರುಗ್ಡಾಲ 
ಯಕ್ಕೆ ಹಿಂದಿರುಗಿದಾಗ ದಾದಿಯ ಆಜ್ಞೆ ಕಾದಿತ್ತು (ಕಳು. ೩೨೩). 1ಸಂ.) 

ರುಗ್ಗಾವಸ್ಥೆ (ನಾ). , ರೋಗದಿಂದ ನರಳುತ್ತಿರುವ ಸ್ಥಿತಿ; ರಾ: 
ಖುದ್ದಾಗಿ ಹೋಗಿ ರುಗ್ಗಾವಸ್ಥೆಯಲ್ಲಿದ್ದ ಮಲ್ಲಿಗಮ್ಮನನ್ನು ಕರೆಸಿಕೊಂಡು 
ಬಂದ ಸುದ್ದಿಯು ಅರಮನೆಯಲ್ಲಿ ಹರಡದೇ ಹೋಗಲಿಲ್ಲ (ಶ್ರೀರಾಯ. ೦೦೩); 
ಮತ್ಸರಾಗ್ನಿ ಆ ರುಗ್ಗಾ ವಸ್ಥೆಯಲ್ಲಿಯೂ _ಹೊಗೆಯಾಡತೊಡಗಿತ್ತು 
(ಕಲಕು. ೬೮೭) [ಸಂ. ರುಗ್ಗಾವಸ್ಥಾ) 

ರುಗ್ಡಾಹ (ನಾ). ಹದಿಮೂರು ಬಗೆಯ ಸನ್ನಿಪಾತಗಳಲ್ಲಿ ಒಂದು ; 
ಎಡೆಬಿಡದೆ ಬಾಯಾರುವ ಒಂದು ಬಗೆಯೆ ಸನ್ನಿಪಾತ : ತ್ರಯೋದಶ 
ಸನ್ನಿಪಾತಪನಾವುದೆಂದೊಡೆ : _ ಸಂಧಿಗ- ಅಂತಕ, ರುಗ್ನಾ[೫899-ಗ್ರು]ಹ. 
ಚಿತ್ತವಿಭ್ರಮ , , , ಪ್ರಳಾಪಗಳೆಂದು ಪದಿಮೂರು ತೆರನು (45. 0೫೦). 

[ಸಂ.] 

ರುಗ್ವೇದ (ನಾ). ಚತುರ್ವೇದಗಳಲ್ಲಿ ಒಂದು ; ಮಗ್ದೇದ : `ರುಗ್ವೇದ 
ದೆರೆ' ಪರಾ. [ಇ ಸಂ. ಬುಗ್ವೇದ] 

ರುಗ್ವೇದದೆರೆ (ನಾ). ಯಗ್ವೇದದ ಬೋಧನೆಗೆಂದು ಎತ್ತುತ್ತಿದ್ದ 
ತೆರಿಗೆ ; ಭಟ್ಟವೃತ್ತಿ ; ವೇದಾಂತದೆರೆ ಮತ್ತ ೧೫ ಹರಳ್ಳತ್ತರು ೧೦ 
xx ರುಗ್ವೇದದೆರೆ ಮತ್ತ ೧೫ (19೩೩. 1x, ೩00-0೬; 

[ರುಗ್ವೇದ-ತೆರ್ಕೆ (-ತೆಆ್ಯಿ)] 

ರುಚ (ನಾ). ೧. ಹೊಳಪು; ಪ್ರಕಾಶ. ೨. ಕಿರಣ ; ರಶ್ಮಿ: 
“ರುಚಿ ದ್ಯುತಿ ಪ್ರಗ್ರಹಂ ದೀಪ್ತಿ ಫೃಷ್ಟಿ ರಶ್ಮಿ ರುಚಂ ಕಿರಣಂ (ಮಂಗಾ. 
೧0-೩)- [ಸಂ.ರುಚಿ. ರುಚಾ] 

ರುಚಕ (ಗು). ೧. ಹಿತವಾದ; ಮನಸ್ಸಿಗೆ ಒಗ್ಗುವ * ೨ ಜೀರ್ಣ 
ಕಾರಿಯಾದ ; ಜಠರೋತ್ತೇಜಕವಾದ. ೩. ತೀಕ್ಷ್ಣರುಚಿಯುಳ್ಳ ; 
ಕಟುರುಚಿಯ. .೪. ಮಂಗಳಕರವಾದ. (ನಾ). ೫. ಮಂಗಳದ್ರವ್ಯ. 
೬. ಒಂದು ಬಗೆಯ ಉಪ್ಪು ; ಸೌವರ್ಚಲ : “ಸೌವರ್ಚಳಃ. ರುಚಕಕೆ! 
ಈ ೨ ಸೌವರ್ಚಳಂ” (ಕಣಯು- 000-388)... ೭. ಒಂದು ಬಗೆಯ 
ಚೆನ್ನದ ಕಂಠಾಭರಣ. ೮. ಮಾಲೆ ; ಹಾರ . ೯. ಹಲ್ಲು; ದಂತ. 
೧೦. -ಕುದುರೆಯ ಕುತ್ತಿಗೆಯ ಮೇಲಿನ ಕೂದಲು ; ಅಯಾಲು. 
೧೧. ಉತ್ತರದ ಕಡೆ ಮಾತ್ರ ಮುಚ್ಚಿ, ಉಳಿದ ಮೂರು ಕಡೆಗಳಲ್ಲಿ 
ತೆರೆದ ಆವರಣಗಳಿರುವ ಒಂದು ಬಗೆಯ ಕಟ್ಟಡ. ೧೨. ಅಮೃತ; 
ಸುಧೆ. ೧೩. ಒಂದು ಬಗೆಯ ಹಣ್ಣಿನ ಮರ ; ಮಾದಲ; ಮಾತು 
ಲುಂಗ- ೧೪. ಔಡಲದ ಮುರ- 0೫. ನಿರ್ದಿಷ್ಟನಕ್ಷತ್ರರಾಶಿಯಲ್ಲಿ 
ಹುಟ್ಟಿದ. ಅಸಾಧಾರಣವಾದ ಐದುಗಣ್ಯಪುರುಷವರ್ಗಗಳಲ್ಲಿ ಒಂದು: 
ವರಾಜಮಿಹಿರನು ಮನುಷ್ಯರನ್ನು ಶಠೀರದ ಅಳತೆ ಆಕಾರದ ಮೇಲೆ, ಐದು. 
ಜಾತಿಗಳನ್ನಾಗಿ ವಿಂಗಘಾಂ3್ವಾನೆ. ಹಂಸ, ಶಶ, ರುಚಕ: ಭದ್ರ್ಮ ಮಾಲವ್ಯ 
ಎಂಬುವೇ ಈ ಐದು ಜಾತಿಗಳು (ರವ. ೫00). ೬. ಕೊರಳ: ಕತ್ತು: 
“ ಭೂಧರದಶನಾಮೃತಂ ಲವಣಭದ್ರ ಶಿರೋಧರ ಮಾತುಳಂಗವಾಭರಣ 
ಗಳೆಂಬಿವೈದೆ ರುಚ[ಣಗಂ.ಟೆ]ಕಾಹ್ವಯಂ” (ನಾನಾರ, 9೨). ೧೭. [ಜೈನ] 
ಸುಮೇರುಪರ್ವತದ ಬಳಿ ಇರುವ ಒಂದು ಪರ್ವತ ; ಪ್ರಾಗ್ದಿ ಗ್ಹೇಶದ 
ಮೋಘಸುಪ್ರಬುದ್ಧ ರುಂದ್ರವಿಮಳರುಚಕ . , , ಕೈಮೆಂಬ 
ಕೂಟಾಷ್ಟಕಂಗಳೊಳ”: (6ರಿಪು. ೭-೩ನ) ; ತ್ರಿಕೂಟ, . . ಪತಂಗ ರುಚಿ 
-- ನಿಷಧಮೆಂಬೈದು ಗಿರಿಗಳ (೬ನ. 30೪). ೧೮. ಅರುವತ್ತುಮೂರು 


12ನೆಯ ಕತ). 


ಸುಪ್ರ: 


3 


ಪೆಸರ್ಗಳ್‌ (ಕ್ಯ ತ್ರ. ೨೦೬)- [ ಸಂ. ] 
ರುಚಕಾಯೋಗ (ನಾ). [ಜ್ಯೋತಿ] ಶುಭವನ್ನುಂಟುಮಾಡುವ ಒಂದು 
ಯೋಗ, - ದೆಸೆ : ಕುಜನ ಚತು;ಷ್ಯೇಂದ್ರಂಗಳಲ್ಲಿ ಶುಭಗ್ರಹರಿರಲೂ 


ರುಚಕಾಯೋಗಂ  ಯಿದರಿಂದಂ ಅಷ್ಸಾದಶವಿಧ ಧಾನ್ಯಲಾಭಮಕ್ಕು 
(este: 33-00). [ಸಂ.] 


ರುಚಿ (ನಾ). ೧- ಕಾಂತಿ: ಪ್ರಕಾಶ; ತೇಜಸ್ಸು : ಸಂಧ್ಯಾಸವಂಯಾತ್ತ 
ರಕ್ತರುಚಿ 


ಪಿಂಗೆ ಬಟ್‌ಕ್ಕುದಯಾದ್ರಿಯೊಳ" ಪದಂಗಾಸಿದ ಪೊನ 
ಲಿರ್ದುದು ಕಣ್ಣೆ ಹಿಮಾಂಶುಮಂಡಲಂ (ಕಂಪ. ೩-60); 
- ಶಂಕರಂ , . , ಮೆಜಕಿವುತಿರ್ದನು ದಿವ್ಯತೇಜ 

ದಲಿ (ಕ್ರಕುಂ- ೨-೦೩)- ' ರುಚಿವೀಜು ' ಪರಾ. ೨. ಕಿರಣ ; ರಶ್ಮಿ ; 
“ರೋಚಿ; , . , ಕಿರಣಃ, ರು; ಗಈ ರಶ್ಮಿಗಳ 
(ಉಡು. ಬ) - ೩. ಅಪೇಕ್ಷೆ; ಬಯಕೆ; “ಇಚ್ಛೆ 
- ರುಚಿ ಕಾಮ ವಾಂಛೆ ಈಪ್ಲಿತವೆನಲು ಬಯಕೆ” (ಮಂಗರಾ- ೦೨೪-೦೦); 
ಸನ್ಮಾರ್ಗರುಚಿಪ್ರಸ್ಫೂರ್ತಿ ಚಿಲ್ಲಾ ್ವಿಗಿರೆ ಕರೆಮುದಯಂಗೊಬ ಬಾಲಾರ್ಕನಂ 
ಮದ್ವರಚೇತಃಪದ್ಮಮಾಗಳ್‌ ಬಯಸಿದಪ್ಪದು (೧೩8. ೩-೬); ಕರ್ಮ 
ಗಳಲ್ಲಿ ರುಚಿ ಹುಟ್ಟಿಸಬೇಕಾಗಿದೆ (me 43): ೪ಉ. ಸವಿ; ಸ್ವಾದ : 
ತೆಂಗಿನ ತಿರುಳಂ ಪಿಪ್ಪಲಿಯ ನೀರೊಳರೆದದನಿಂಬಾಗಿರೆ ಪಿಟುದು ಕಳೆಯೆ 
ದುಗ್ಮಸ್ವರೂಪಮಂ ತಳೆದು ವಿಮಳರುಚಿಯಾಗಿರ್ಕುಂ (ರೋಕೋಶ, 6-: 
ವಾಸಂತಿಯ ಮನಸ್ಸಿಗೆ ಸೊಗಸಿಲ್ಲ ; ಊಟದಲ್ಲಿ ರುಚಿಯಿಲ್ಲ 


೪೬); 
(ತೇರೋಡ, 
600) ; ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿಯಿಲ್ಲ (ಗಾಂ). 
೫. (ವಿಶೇಷ ಸಂದರ್ಭಗಳಲ್ಲಿ) ಉಪ್ಪು : ಸಾರಿಗೆ ರುಚಿ ಸಾಲದಃ 
(ಓಂ). ೬. ಒಂದು ಬಗೆಯ ಹುಲ್ಲು: “ಕಹಿಹುಲ್ಲು ರುಚಿಯಕ್ಕು” 


(ಸುಗಣ, ೩-೪). ೭. ಒಂದು ಬಗೆಯ ಸಸ್ಯ: “ಸೊಂಡೆ ರುಚಿ 
ಚಿತ್ತರಟೆ ಸಿಂಹಿಕುಖ್ಕಿಂ" (ಮುಂಗರಾ- ೩೯-೨೦). 
ರುಚಿಯಾಗು ಎ ೧. ಕಾಂತಿಯಿಂದ ಕೂಡಿರ ರಂಗಾಗು : 


ಸುರಧನು ಪಾಟಳರುಚಿಯಾಗಿರೆ ಸಮರಣ ಪ್ರೀತವರ್ಣಮಾಗಿರೆ ವೈಶ್ವಾನರ 
ಭಯಂ (ಲೋಕೋ. 1-೨೩): ೨. ಸ್ವಾದುವಾಗು ; ಹಿತವಾಗು ; 
ಕರಿದ ಆಹಾರ ರುಚಿಯಾಗಿರುತ್ತದೆ (6ರು49. ಕ). [ಸಂ.) 

ರುಚಿಕಟ್ಟು, (ಕ್ರಿ). ರುಚಿಯಾಗು ; ಸೆವಿಯಾಗೆ ; ಸಾರಿಗೆ ಇಂಗಿನ 
ಒಗ್ಗರಣೆ ಹಾಕಿದರೆ ಅಡಿಗೆ ರುಚಿಕಟ್ಟುತ್ತದೆ (ಊಂ). [ರುಚಿ ಕಟ್ಟು, ] 

ರುಚಿಕಟ್ಟು, (ನಾ): ರುಚಿಯಾದುದು ; ಸವಿಯಾದುದು : ಜಾಳೆಯ 
ಹೂ ಹಾಗೂ: ದಿಂಡಿನ ಪಲ್ಲೆ ರುಚಿಕಟ್ಟು (ಕಿತ್ತರು, ೪0) ; ಬಹಾಳ 
ಬಹಾಳೆ ರುಚಿಕಟ್ಟು ! ಅಮೃತದ ಕೆನೆ ಇರ್ತದಂತಲ್ಲ. ಅದು ಇದರ 
ಮುಂದೆ,ಸಕ್ಕಟ್ಟೆ ಸಪ್ಟೆ ! (ರಳುತು- ೨೦೪)- [ಇ ರುಚಿಕಟ್ಟು] 

ರುಚಿಕತ್ರಿ (ನಾ). ಒಂದು ಬಗೆಯ ಸಸ್ಯ : ಆರದ್ರಿ. ದೊಡ್ಡನೌತದ ಗಿಡ, 
ಇಬಿನ್ನೆ, ರುಚಿಕತ್ರಿ (ಮೈ 8೧- ೦೩೨೨೩೬) - [2] 

ರುಚಿಕರ (ಗು). ೧. ಸ್ವಾದುವಾಗಿರುವ; ರುಚಿಕಟ್ಟಾದ. (ನಾ). ೨. 
ರುಚಿಕಟ್ಟಾದುದು ; ಸ್ವಾ ಷ್ವದುವಾದುದು : ತಿಳಲು ಬಲು ರುಚಿಕರವು 
(ಕಂದಾ: ೪-೬೦); ಆಟ್ಟ ಆಹಾರ ರುಚಿಕರವಾಗಿರುವುದು ಮಾತ್ರವಲ್ಲದೆ 
ಜೀರ್ಣಕುರಿಯೂ ಆಗಿದೆ (8028, ಊ)- [ಸಂ.] 

ರುಚಿಕಾರ (ನಾ)-- ರುಚಿಯನ್ನು ಕೊಡುವ . ವಸ್ತು,--ಪದಾರ್ಥ : 
ಅನ್ನಾದಿ ರುಚಿಕಾರದೊಳು. ಸಾಧನಾಖ್ಯಂ (ಮೂಗಣ. 0೬-೩೭). [ಸಂ.] 


| ರುಚಿಕೆಡು ' ರುಚಿಗೆಡು' ನೋ. 


ರುಚಿಕೊಡು " ರುಚಿಗೊಡು ` ನೋ. 


ರುಚಿಗೆಡು 


ರುಚಿಗೆಡು, ರುಚಿಕೆಡು (ಕ್ರಿ): ೧- ಸವಿಯಿಲ್ಲದಂತಾಗು; ಅರುಚಿಯಾಗು: 
ರುಚಿಗೆಡದು . .'. ಅಮಳ ಸುಭಾಷಿತರಸವು (ಇಂಳಾಶ- ೨೨೨-0೦೦)- 
೨. ಕಾಂತಿಗುಂದು ; ತೇಜೋಹೀನವಾಗು : ಭವದಾನನಕ್ಕೆ ಸೋಲ್ಡಾತ್ಮ 
ವಿಲಾಸಮನುಟಾದ ತೆಜದೆ ರುಚಿಗೆಟ್ಟು ದಿಗಂತವಿಲಂಬಿಬಿಂಬನಂಬುರುಹ 
ವೈರದಿಂದುಡುಪನುಡುಪನಾದಂತಾದಂ (೫ತಿತು- ೫-೪): ರುಚಿಕೆಡು ; 
೧: `ಈ ರೋಗದಿಂದಾಗಿ ಜೀರ್ಣಶಕ್ತಿಯ ಮೇಲೆ. ಪರಿಣುಮವಾಗುವುದು ; 
ರುಚಿಕೆಡುವುದು (6833. ೬೩)- [ರುಚಿ ೬ ಕೆಡು] 

ರುಚಿಗೆಯ್‌ (ಕ್ರಿ). ಸವಿನೋಡು ; ಆಸ್ವಾದಿಸು: ಉಚಿತವಳದು 
ಮಿಂಡಿವೆಣ್ನಳು ನವರತ್ನಖಚಿತಭೂಷಣಹಸ್ತ, ಕೊ ರುಚಿವೆತ್ತು ಬಡಿಸಲ್ಕೆ 
ಶ್ರೀಕೃಷ್ಣರಾಯನು ರುಚಿಗೆಯ್ದು ಮೊಗಮೋಕ್ಷಿಸಿದೆ (ರೋಶಕ. ೦೪-೦೪)- 

[ರುಚಿ 4 ಕೆಯ್ಯ] 

ರುಚಿಗೊಡು, ರುಚಿಕೊಡು (ಕ್ರಿ). ೧: ಸವಿಯಾಗು; ರುಚಿಯಾಗು : 
ಎಲ್ಲಿ ಕಡಲಿನ ಉಪ್ಪೆ ಎಲ್ಲಿ ಕಾಡಿನ ನೆಲ್ಲಿ ಸವಿಕೂಟ ಕೂಡಿಬಂದಲ್ಲಿ ನನ್ನಲ್ಲಿ 
ರುಚಿಗೊಡುವಿ ಕಂದ ಬಂದಿಲ್ಲಿ (10- ೦೬-೦೨): : ರುಚಿಕೊಡು: ೨. 
ರುಚಿಯೊದಗಿಸು : ಊಟಕ್ಕೆ ಉಪ್ಪಿನಕಾಯಿ ರುಚಿಕೊಡುತ್ತದೆ (ಕೂತಿ). 

[ರುಚಿ 4 ಕೊಡು] 

ರುಚಿಗೊಳಿಸು (ಕ್ರಿ). ಸವಿಯಾಗಿಸು ; ರುಚಿಯಾಗಿಸು: ಸ್ವಾತಂತ್ರ್ಯ 
ದುಪ್ಪು ಸಾಗರದವರೆಗೆ ಮುಟ್ಟಿಸುವ ಪಂಥ ತಳೆದ: ಅಂಥ ಉಬ್ಬಿನಲೆ ಜೀವ 
ರುಚಿಗೊಳಿಸಿ ಸಪ್ಪೆತನೆವ ಕಳೆದ (ಸೂರ್ಜುಶಾ- ೦೩-೦೨): 

[ರುಚಿ 4 ಕೊಳ್‌, 4 ಇಸ್ಫು] 

ರುಚಿತೋರು ' ರುಚಿದೋಟಯು' ನೋ: 

ರುಚಿತ್ವ (ನಾ). ೧. ರುಚಿಯಾಗಿರುವಿಕೆ ; ಸವಿ. ೨. ಕಾಂತಿಯಿಂದ 
ಕೂಡಿರುವುದು : ದ್ವಿಜಮುಖ್ಯವೃತ್ತಿ ಕೃಷ್ಣರುಚಿತ್ವಂ ಪೆಣೆದಿರೆ ಪುರೋಹಿತ 
ಬ್ರಾಹ್ಮಣನೆನಿಸಿದುದತನುನೃಪತಿಗೀ ಪರಪುಷ್ಪಂ (ಶಂಠ್ರ ಪು. ೭-64): [ಸಂ.] 

ರುಚಿದೋಟು. ರುಚಿತೋರು (ಕ್ರಿ). ೧. ಹೊಳಪನ್ನು ತೋರು; 
ಕಾಂತಿ ಬೀರು; ಕುವಲಯನೇತ್ರೆ ದಾಳಿಂಬದ ಬಿತ್ತಿನಂತೆಸೆವ ಕೆಂಬಲ್ಲ 
ರುಚಿದೋಲ್‌ ಬಿನ್ನವಿಸಿದಳು ಪೀತಾಂಬರಧರಗೆ ( ವೋಶಕ - ೧೬೨೫ )- 
ರುಚಿತೋರು : ೨. ಸವಿಯಾಗು; ರುಚಿಕಾಣು: ರುಚಿತೋರದ 
ಊಟ ಉಂಡರೆಷ್ಟು ಬಿಟ್ಟರೆಷ್ಟು :? (6). [ರುಚಿ ತೋಜು] 

ರುಚಿನೋಡು (ಕ್ರಿ). ಪದಾರ್ಥದ ಸವಿಯು ಸರಿಯಾಗಿದೆಯೇ ಇಲ್ಲವೇ 
ಎಂದು ಪರೀಕ್ಷಿಸಲು ಸ್ವಲ್ಪ ಭಾಗವನ್ನು ತಿಂದು ನೋಡು: 
ಉತ್ತಮವಾದ ಫಲಗಳನ್ನು ನಿಮಗೋಸ್ಕರ ರುಚಿನೋಡಿ ಇರಿಸಿದ್ದೆ: ನೆ 
(೩ೀಕಿ30- Xv, ೨೧): [ರುಚಿ * ನೋಡು] 

ರುಚಿರ, (ನಾ). [ಛಂದ] ಒಂದು ವೃತ್ತದ ಹೆಸರು; ಅತಿಜಗತಿ 
ಛಂದಸ್ಸಿನಲ್ಲಿ! ಹದಿಮೂರಕ್ಷರಪಾದವಾಗಿ ಹುಟ್ಟುವ ವೃತ್ತಗಳಲ್ಲಿ 
ಒಂದು ; ದಿನೇಶ ಚಂದ್ರ ಪವನ ಭೂನು ರುದ್ರರೊಂದಿನಿಲ್ವುದುಂ . . . 
ರುಚಿರಮಿದಾಗಮೋಕ್ತಿಯಿಂ (6ರೋಂಜು- 3-೦೩೬). [ಸಂ, ರುಚಿರಾ] 

ರುಚಿರ, (ಗು). ೧. ಹೊಳೆಯುವ ; ಪ್ರಕಾಶಮಾನವಾದ : ಯತಿತತಿ 
ಚಕ್ರವರ್ತಿರುಚರಾಮಳಮೂರ್ತಿ . . . ಮಾಳ್ಕೆಮಗಿಷ್ಟಸಿದ್ಧಿಯಂ (88. 
6-೬): ಶಿ. ಸುಂದರವಾದ; ಚೆಲುವಾದ : ಆ ರುಚಿರವನಧಿಪರಿ 
ಯಂತ « ಒಪ್ಪುವುದು ಚಾರುತರಲಾಳದೇಶಂ (೫೫. 0-೩೪)- 
೩. ರುಚಿಯಾದ ; ಸವಿಯಾದ: ಪ್ರಿಹುಕುಶಲಪೂರ್ವಕೋಚಿತ 
ನಯವಿನಯೋದಾರರುಚಿರಪಚನಪ್ರಾಯಂ ಪ್ರಿಯತರಮೈಬುದು (ಕಾ. 
4-೨0), ೪. ಜೀರ್ಣಕಾರಿಯಾದ; ಜಠರೋತ್ತೇಜಕವಾದ. (ನಾ). 
೫. ಸೌಂದರ್ಯ ; ಚೆಲುವು : “ಪ್ರಾಗ್ರ್ಯಂ - , - ಮನೋಹರಂ, 
ರುಚಿರ. . . ಪೇಶಲಂ ಈ ೨೯ ಒಳ್ಳಿತು” (8ಕಾಯು. 


€೦೯-೪)- 


೭೬೩೨ 


6 


20. 


ಕ್ರಿ 


೩6 


ರುಚ್ಯ 
೬. ಕೇಸರಿಬಣ್ಣ. ೭. ಕೆಂಪುಬಣ್ಣದ ಕುದುರೆ: ಅತ್ತಿಹಣ್ಣಿನ 
ವರ್ಣ ಉಳ್ಳ ಕುದುರೆಯು ರುಚಿರವೆಂದು ಹೇಳಲ್ಪಡುವುದು (ಗಂ. 
೩೦೦-0೪). [ಸಂ.] 
ರುಚಿರತೆ (ನಾ)- ಸೌಂದರ್ಯ ; ಚೆಲುವು: ಯಾವ ವಸ್ತು ಸುಂದರ 

ವಾಗಿದೆಯೋ ಅದರ ಮೊದಲ ಗುಣ ರುಚಿರತೆ (3%ರಸ- ೪೪): 

[ಸಂ. ರುಚಿರತಂ] 
ಶುಚಿರಾಮ (ನಾ). ೦. ಪಾದರಸ; ಪಾರದ ; (6): ೨. ಕಣ್ಣು; 
ನಯನ : (೪). ೩. ಬಿಳಿದು ; ಶ್ವೇತ": “ ಬಿಳಿದೆನಿಪ್ಪುದಂ ನುಡಿವಲ್ಲಿ 


[ಕಾ ಶು]ಚೆರುಮಮೆಂದೆಂಬುದು ” (ಶುಂಗರ: ೦೪೦-0೦); “ ಸಿತಂ 
ದೃಕ್ಲೂತಂ ರುಚಿರುಮಮಕ್ಕುಂ” (೫೫ರ. 0೬೨): [ಸಂ.] 

ರುಚಿರೆ (ನಾ). ನಲ್ಲೆ; ಕಾದಲೆ : ಪ್ರಿಯತಮೆ: “ಪ್ರಿಯತಮೆ 
ಸುಭಗೆ . . , ರುಚಿರೆ ವಲ್ಲಭೆ ತುಂ” (ನಸ್ತುಕೋ, - [ಸಂ. ರುಚಿರಾ] 

ರುಚಿವಡಿಸು (ಕ್ರಿ). ರುಚಿಗೊಳಿಸು ; 'ಸವಿಗೊಳಿಸು : ನಿನ್ನ ಕರ್ಣಕೆ 
ಕಡುರುಚಿವಡಿಸುವೆ ಪೇಳಿ ಮೈಲ್ಗತೆಯ (ತೋಶತ, 0೪-3). 

[ರುಚಿ -.- ಪಡಿಸು] 

ರುಚಿವಡೆ (ಕ್ರಿ). ರುಚಿಯಾಗು ; ಸವಿಯಾಗು : ಉಪ್ಪಲ್ಲದೆ 
ಕೇಳೊಕ್ಕಳ ತುಪ್ಪದನೆಅಕಿದುಣ್ಣೆನೆಂಬೊಡುಂಬುಣಿಸೇಂ ಸ್ವಾದಪ್ಪುದೆ ಸಹಜಂ 
ತನಗಿನಿಸಪ್ಪೊಡಮಿಲ್ಲದನ ಕವಿತೆ ರುಚಿವಡೆದಪುದೇ (ರಶರ್ತಿನ್ಯು. ೦-೩೦), 


[ರಚಿ + ಪಡೈ] 

ರುಚಿವೀಜು (ಕ್ರಿ): ಕಾಂತಿಯನ್ನು ಬೀರು; ಪ್ರಕಾಶಿಸು : ಪಸುರುಗಲ್ಲು 

ಬೆಳೆದ ರುಚಿವೀಜುವ ಗವಾಕ್ಷದಿ ತೊಳಪ ಬಹುರತ್ನಂಗಳ್‌ (ಖಳ್ಳಳಾ: 9-೩೦). 
[ರುಚಿ + ಬೀಲು,] 

ರುಚಿವೇಖ (ಕ್ರಿ). ಕಾಂತಿಯನ್ನು ಹೊಂದು ; ಹೊಳೆವನ್ನು ಪಡೆ: 
ತರುಣಮೃಣಾಲಗರ್ಭರುಚಿವೆತ್ತ ರಘೂದ್ಯ; ಹದೇಹದೀಪ್ತಿಮಂಜರಿಯನುಪಾ 
ಶ್ರಯಂಬಡೆದು . (ಶಂಕಾಶಾ. 03-08) ; ಉಚಿತವಟಾದು ಮಿಂಡಿವೆಣ್ಗಳು. 
ನವರತ್ನಖಚಿತಭೂಷಣಹಸ್ತದಲಿ ರುಚಿವೆತ್ತು ಬಡಿಸಲ್ಕೆ ಶ್ರೀಕೃಷ್ಣರಾಯನು 
ರುಚಿಗೆಯ್ನು ಮೊಗವನೀಕ್ಷಿಸಿದ (ಸೋಜ: 0೪-0೪). [ರುಚಿ 4 ಫೆಟು, 2 

ರುಚಿಸು (8) ೧. ರುಚಿಯಾಗು ; ಸ್ವಾದುವಾಗು : ಶ್ರೋತ್ರಂಗಳೇಕೆ 
ಆಲಿಸಬೇಡ ಎಂದಡೆ ಮಾಣವು ಜಸ್ನ್‌ಯೇಕೆ ರುಚಿಸಬೇಡ ಎಂದಡೆ ಮಾಣವು 
(ed. ೨೫-೪೪), ೨. ಆಸ್ವಾದಿಸು ; ತಿನ್ನು : ಜಿಹ್ವೆಯೊಳಗೆ 
ಜಿಹ್ಮೆಯಿದ್ದೂ ರುಚಿಸಲೇಕಅಕಯರಯ್ಯಾ (64ರ: 60). ೩, ಹೊಳೆ ; 
ಪ್ರಕಾಶಿಸು: ರತುನರವಿ ರುಚಿಸಿದನು ಕೋಟೀರಕೋಟಿಕಿರಣಕಿರೀಟಿ 
ತಾನಾಗಿ (ಕ್ರೀಕಾರತಿ, ೦೬-1). ೪. ಇಷ್ಟಪಡು ; ಆಶಿಸು; 
ಬಯಸು : ಪರಿಪೂರಿತಾಮೃತಕಿರಣರುಚಿಯಂ ರುಚಿಸುವ ಚಕೋರ ಸೇರಿ 
ಮರ್ಬಿಂಗೆಳಸುವುದೆ (912. 00-00), ೫. ಮೆಚ್ಚಿ ಕಗೆಯಾಗು ; ಮನಸ್ಸಿ ಬ 
ಬರು. ಹಿಡಿಸು: ಉಚಿತವನು ನಾನೆ್‌ಯೆ ಮುರ್ಧಕರಚಿತನಿಜ: 
ನುಡಿಯೆ ನಿನಗವು ರುಚಿಸವೇ ಮಾಣಲಿ (ನಾಂ: ೦-೨೫) ; ಸ 
ಈ. ಸೂಚನೆ ಒಪ್ಪಿತವಾಯಿತು ; ಹುಡುಗಿಯರಿಗೆ 'ರುಚಿಸದಾಯಿತು 
(ಶಸುಕೂ, ೬೨). [ರುಚಿ 4 ಇನ್ನು] 


40]ರುಚ್ಕ (ಗು). ೧. ಪ್ರಕಾಶಮಾನವಾದ ; ಹೊಳಪುಳ್ಳ. ೨- ಚೆಲು 


ಮೆದ ; ಸುಂದರವಾದ ; ಮನೋಹರವಾದ: ಖಿ ಸಂತೋಷ 
ey ಆಹ್ಲಾದಗೊಳಿಸುವ, ೪. ಹಸಿವನ್ನು ಉದ್ದೀಪನ 
ಗೊಳಿಸುವ. (ನಾ): ೫, ಹೊಳಪು; ಕಾಂತಿ: “ರಂ 
ರುಚ್ಯಂ, ರೌಚ್ಯಂ, ಈ ೬ ಪೊಗರ್‌” (೫. 040)- ಓ ಸುಂದರ 
ವಾದುದು ; ಮನೋಹರವಾದುದು: ಪ್ರಕಟಿಸುವುವಖಳಧುನ್ನ 
ಪ್ರಕರಂಗಳ್‌ * ಬೆಳೆದಕೃಷ್ಟಪಚ್ಯಂಗಳತುಳಫಳರುಚ್ಯಂಗಳ್‌ (ಕಕ. 


ರುಜ ೭೬೩೩ ರುಣ 
6-03). ೭. ಗಂಡ ; ಪತಿ; “ಕಾಂತಃ , - - ರುಚ್ಕಃ - , - ಅನುಕ ಕುಜುವಾಗು - ೧. ಸಹಿ ಹಾಕಲ್ಪಡು ; ದಸ್ಕತ್ತು ಮಾಡಲ್ಪಡು : 
ಈ ೧೪ ಗಂಡಂ” (ಹಂದ. 63-94). [ಸಂ.] ಸಾಹೇಬರ ರುಜುವಾಗಿದೆ (ಕಳ: ೪): ವಿ. ರುಜುವಾತಾಗು ; 


ರುಜ (ನಾ). ನಿರುತ ; ದಿಟ; ಸತ್ಯ (?): ಇಂವ ಅಸಿ ನೋವ 
ಬಲ್ಲತದೆ ಬೇಡುವಾತ ರುಜವ ಬಲ್ಲನೇ (ನೋಳಶಾ- ೦೪-೯); ಸೈಂದ ಕೇಳ್‌ 
ರುಜದಿಂ ಶಿವಪ್ರಸಾದದೊಳು ನೀಂ ಅಮ್ಮ 'ನಾಗಲೆಯೊಳುದಿಸು (ಶ್ರಕುತ. 
೬-೬೦). [ ೬ ಯಜು, ] 

ರುಜಾಂಗ (ನಾ): ಖಾಯಿಲೆಯವನು ; ವ್ಯಾಧಿಗ್ರಸ್ತ ; ರೋಗಿ: 
ಘನಡುಜಾಂಗನ ಬಿಡುದಲೆಯ ರೋಧಿನಿಯನುಪ್ಪವಡಿಸುವ ಸಮಯ 
ದೊಳಿನಿಬರನು ಕಾಣ್ಸುದು ಮಹೀಶರಿಗಂಗವಲ್ಲ 

[a] 

ರುಜಾಮ (ನಾ). ತೆಳುವಾದ ಅರಳೆಯ ಗಾದಿ: ಗಾದಿ ರುಜಾಮಗಳ 
ಮೇಲೆ ಶಯನವನ್ನು ಮಾಡದೆ ಹುಲ್ಲುಚಾಪೆಯ ಮೇಲೆ ದೇಹವನ್ನು 
ಆವಶ್ಯಕವಾದ ವಿಶ್ರಾಂತಿಗಾಗಿ ಚಲ್ಲುವ ಪ್ರತಿಜ್ಞೆಯನ್ನು ಪ್ರತಾಪನು 
ಮಾಡಿದನು (660. 60). * ರಜಾಯಿ ' ಪರಾ: 

[ + ಪಾರ, ಮರಾ, ರುಜಾಮಾ ] 

ರುಜಾರ್ತ (ನಾ)- ರೋಗಪೀಡಿತನಾದವನು: ಖರಛುಬ್ನಂದನನೊಂದಿದಂ 
ದುದಯದೊಳ ರೋಗಾನ್ವಿತಂ - ಬಾಲ್ಕಕಾಲರುಜಾರ್ತಂ ಅಕ್ಕುಂ 
(ma. 06-09).  [್ಪಂ.,] 

ರುಜಿನ (ನಾ). -ಖಾಯಿಲೆ ; . ವ್ಯಾಧಿ; ರೋಗ : ಅತಿವೈದ್ಯದಿಂದ 
ಹೊಸರುಜನಕೆಡೆಯಾದೀತೊ (ಶುಕುಕು 6೩೭). " ರೋಗರುಜಿನ ' ಪರಾ. 

[ < ಸಂ, ವೈಜಿನ ಇ ಅಪತ್ತು, ಗಂಡಾಂತರ] 

ರುಜ್ಯು: ರಿಜು (ಗು). ೧: ವಕ್ರವಲ್ಲದ ; ನೇರವಾದ: “ರುಜು 
(ರಿಜ)  ಹಜು ಎ ನೇರ್‌ (ಕರ್ಯಕೋ- ೩). (ನಾ). 
೨. ನ್ಯಾಯವಾದುದು; ಸರಿಯಾದುದು : ನಿಜಕಾಂತನಿಲ್ಲದೊಡೆ . - . 
ಪ್ರಜೆಗಳಂ ಪಡೆದು ಸದ್ಗ ತಿಗೈದವೇಳ್ಳುದಿದು ರುಜುವಲ್ಲ (ಕೈಬಠಾ- ೨೭-೦೪); 
ಸಹಜಮಾಗಿ ಸುಳಿವ ನಿಜಜಂಗಮದಾಚರಣೆ ರುಜುವೆಂದ ಗುರುವೆ ಕೃಪೆ 
ಯಾಗು (ಸ್ಮರ. ೭೦-೨೩೩) ; ನೇರಾದ ರೀತಿ ರುಜು ಅವನ ನೀತಿ 
(ಕೈತ್ಯಾಂ. 9-3). ೩. ಸರಳಸ್ವಭಾವದವನು: ಕಪಟವನ್ನರಿಯದವನು: 
ಎಂತೋ ಕಾಂತೆಯ ವರಸೀಮಂತಂ ಕೆಳೆಗೊಂಡುದಿರ್ಕೆಲದ ಕುಟಿಲಾಂತಃ 
ಕುಂತಳಮಂ ಸ್ನಿಗೃಮೃದುತ್ವಂ ತೋಟಲ್‌ ಪೊಜಗೆ ರುಜುಗಳೇನಂ ಬಲ್ಲರ್‌ 
(ಕ್ಯು. ೩-೩೫). ರಿಯು; ೨. ಯಜು... ರಿಜು (ಕನುದ. ೨೬೮ ತ್ರಯೋ): 

ರುಜುವಾಗು ಇ. ಪ್ರಾಮಾಣಿಕವಾಗು ; ಯಜುವಾಗು: ನೀವು. 

ಈ ವಕ್ರವನ್ನು ಬಿಟ್ಟು ರುಜುವಾಗಿ ಇದ್ದರೆ ಸರಿ (ನರ, ೦೦೪-೦೪); 
ತ್ರಿಜಗದತಿಚಿತ್ರಮಖಿಲಮದಿಲ್ಲಿ ನೆಲೆಗೊಂಡು ರುಜುವಾದುದೆನೆ ದೇವಶಿಲ್ಪಿ 
ಗಳ ಕಮ! ಭಜಿಸಿ ಮೆರೆದತ್ತು ವೈವಾಹದುತ್ಸವಂ 
(ಮಹಾರ ೨೩-೩೭). [ ಸಂ. ಯಜು] 

ರುಜು (ನಾ). ೧. ಸಹಿ ; ದಸ್ಯೆತ್ತು; ಒಪ್ಪಿತ: ರುಜು ಶ್ರೀ ಕೃಷ್ಣ 

ಭಗವಂತಗಿರಿಗೋಸಾವಿ ರುಜುವೂ 

(ಎಕ್ಕ 1೫, ಶಂರಳೂ, ೬-೨೩: 3655); ಕರುಣೀಕರುಗಳು ನಾಡಿಗರು 

ಗಳಿಂದಲೂ ರುಜುವು ಮಾಡಲ್ಪಟ್ಟ ನಂತರ . .. ರವಾನಿಸಬೇಕು 

(ಗ್ರಾಮಾಕ- ೩). ೨. ಆಧಾರ ; ಸಾಕ್ಷಿ; ಪುರಾವೆ: (ಕೈಸೆ. ೫1, 3೩೦). 


(ಉಮ್ಮಾ. ೩-00೭). 


೨೦ 


(ಮೈಕ0-093, ೭೩೩೭ ; 2818) ; 


ರುಜುಮಾಡು - ೧. ಸ್ವಹಸ್ತಾಕ್ಷರ ಹಾಕು; ಸಹಿಮಾಡು : 
ನಿಮಗೆ ಅವಳ ವಿಜಾರವೆಲ್ಲಾ ಗೊತ್ತಿರುವಂತಿದೆ ; ಅದನ್ನು ಬರೆದು. 
ರುಜು ಮಾಡಿಕೂಡುವಿರಾ ? (ಂಚಿನು- 00). ೨. ರುಜುವಾತು 


ಮಾಡು ; ಖುಕಿತಪಡಿಸು : ಸಮುದ್ರದ ಮೇಲೆ ಬರುವ ಹಡಗವು 
ಭೂಮಿ ಗುಂಡಾಗಿಯಿರುವುದನ್ನು ರುಜುಮಾಡುತ್ತದೆ (6ತಂಕ- 9). 


ಸಾಬೀತಾಗು ;: ದೊಣ್ಣೆಯು ಮುನಿಯನದೆಂದು ರುಜು 
ವಾಯಿತು (ಮೂರೂ: ೨೦೨). ರುಜುಹಾಕು ಎ ಸಹಿಮಾಡು ; ರುಜು 
ಮಾಡು : ಸಂಧಿಗೆ ರುಜುಹಾಕಬೇಕೆಂದೂ ಗಾಮಾನಿಗೆ ಹೇಳಿ ಕಳುಹಿಸಿ. 
ದನು (ಪ್ರಕಾಾ: 11: ೨೬೪); * ವಕಾಲತ್ತು ಫಾರಂ'ಗೆ ರುಜಂಹಾಕಿ 
ಬಂದರು, ಕರಿಯಪ್ಪ, ತಿಪ್ಪಾರೆಡ್ಡಿ (ತಂಚೆಕೋ. ೦೫೪- 
[ + ಅರ. ರುಜೂಅ ; ಮರಾ. ರುಜೂ ] 

ರುಜುಪಡಿಸು (ಕ್ರಿ). ಯಾವುದಾದರೊಂದು ವಿಷಯವನ್ನು ಸಾಕ್ಷ್ಯಾ 
ಧಾರಗಳಿಂದ ಸಿದ್ಧಪಡಿಸು ; ರುಜುವಾತು ಮಾಡು: ಅವರು. . - 
ಜವ್ವನಿಕೆ ಹರೆಯದಲ್ಲಿಲ್ಲ; ಮನಸ್ಸಿನಲ್ಲಿದೆ ಎಂಬ ಹುರುಳನ್ನು ರುಜುಪಡಿ 
ಸಿದರು (8ಗುಂ: ೪) ; ಅದನ್ನು ರುಜುಪಡಸುತ್ತೀರಾ ? (ಕಾಶೇಂ. ೧೨೩). 

[ರುಜ್ಯು 4 ಪಡಿಸು] 

ರುಜುಭಾವ (ನಾ)- ನೇರವಾದ ಸ್ವಭಾವ; ಸರಳತೆ : ಉತ್ತರಾಭಿಮುಖಂ 
ಪ್ರಸನ್ನಮುಖಂ ಪದ್ಮಾಸನಮನವಷ್ಟಂಭಿಸಿ ರುಜುಭಾವದಿಂ ಕುಳ್ಳಿರ್ದು 
(ಕಾತಿಕೇ- ೧೩-೪೩ ನ). [ಆ ಸಂ. ಯಜುಭಾವ] 

ರುಜುರೋಹಿತ (ನಾ). ಕೆಂಪಗೆ ನೇರವಾಗಿರುವ ಇಂದ್ರನ ಬಿಲ್ಲು: 
ಹರಿಯ ಹಳಚಿ ಗದಾಯುಧವವನೀಶ್ವರನ ಜಣ್‌ದಜಗರನಿಂದ್ರನ ಪರಿಭವಿಸಿ 
ರುಜುರೋಹಿತವನಂತಕನ ಸದೆಬಡಿದು ಪರಿಫವನು . . . ಧರಿಸಿದತಿಬಲ 
ರಿರ್ದುದು (ಕೊರ: ೬-೦೦-೯)- [ಇ ಸೆಂ. ಯಜುರೋಹಿತ] 

ರುಜುವತ್ತು * ರುಜುವಾತು ' ನೋ: 

ರುಜುವಾತು, ರುಜುವತ್ತು (ನಾ)- ಸಾಕ್ಷ್ಯ; ಆಧಾರ : ಅವ ನಿಮ್ಮೂರಿಗೆ 
ಹೋದದ್ದಕ್ಕೆ ರುಜುವಾತು ಇದೆ (ಕಂ: ೦೯೪) : ಆದನ್ನು ರುಜುವಾತು 
ಪಡಿಸುವುದು ಕಷ್ಟ (94- 39); ರುಜುವಾತಿಗಾಗಿ ಮರದ ಪೆಟ್ಟಿಗೆ 
ಯನ್ನು ತಲೆಕೆಳಗು ಮಾಡಿ ತೋರಿಸಿದಳು (ಸ್ಮಾಬಸ್ಮೇ: ೭). ರುಜುವತ್ತು: 
ಈಗಿರುವ ರುಜುವತ್ತೇ: ಸಾಕು (ಕಂಠಿ: 00೭). 

[._. ಅರ. ರುಜಅತ್‌; ಮರಾ. ರುಜುವಾತ್‌] 

ರುಜುವೆರು. (ಕ್ರಿ). ಸರಳಸ್ವಭಾವವನ್ನು ಹೊಂದು ; ಖಯಜುಭಾವ 
ದಿಂದಿರು: ಸಕಲದೇಶಮನಾಳ್ವ ನೃಪರೆಲ್ಲ ರುಜುವೆತ್ತು ಕಪ್ಪಮಂ ತೆತ್ತು 
ಬಾಳುನರು (ಕೆನರೋ: ೩-೨೭): [ರುಜ್ಮು 4 ಪೆರ್ಮು (ವ ಪೆಲ್ಕು)] 

ರುಜೆ (ನಾ). 0. ಒಡೆದುದು : ಮುರಿದುದು ; ಭಂಗವಾದುದು. ೨. 
ಖಾಯಿಲೆ: ರೋಗ: * ರೋಗಃ.. - - ರುಜು - ಈ ೧೨ ವ್ಯಾಧಿ” 
(ಹಂಡು: ೯6-998); ಇದು ದುಃಖಮೊ ರುಜೆಯೊ ಕಳವಳಮೊ ಪೇಟ” 

ರುಜೆಯಡಸಿ ಕೆಡೆದಿಹ ಹೊತ್ತು ರಂಭೆ ದೊರೆಕೊಂಡಲ್ಲಿ 
ಫಲವೇನು (೫೫: ೩-೮)... ೩. ನೋವು; ಬಾಧೆ. ೪9. ಒಂದು 
ಬಗೆಯ ಮರ:  ಸಿರಿಕಂಡಂ ರುಜೆ ಮಾಂಸಿ , , , -ಎಂಬಿನಿತುಮಂ. 
ಶೀತಾಂಬುವಿಂ ಪೂಸೆ (ಊೋಕೋಶ- €-೦೬೬)- [ಸಂ. ರುಜಂ] 

ರುಡ್ಡುಗೋಲು (ನಾ). (?) : ಶಿವನು ಹಜಕುಗಡ್ಡ. ಕೆದಲುಮಾಸೆ, 
ದೊಡ್ಡಕಚ್ಚೆ ... . ಕೈಯಲ್ಲಿ ರುಡ್ಡುಗೊಲು, ಹೆಗಲ ಮೇಲೆ ಕಂಬಳಿ, 
ನೊರೆವಾಯಿಕಿದ ಗಾವುಡಿಯಾಗಿ, ನಡುಪಟ್ಟಣದೊಳು ಬರುತ (ಕೈರಸೂ- 7 
ಖೆ. [ರುಡ್ಮು 2 4 ಕೋಲ್ದೂ (೬ ಕೋಲ್‌,)] 

ರುಣ. ರಿಣ (ನಾ). ೧. ಸಾಲ; ಕಡ : ಗೋಣುಮಾಅ್‌ಗಳೋಲಗದ 
ಹಣರುಣವ ನೀಗಿದರು (ಕುವ್ಮಾಂ. ೮-೦೩) ; ಜೂಜಾಟಿಕೆ ಸೂಳೆಬಂಟಿಕೆ 
ರುಣದ ಸಂವಾಜ ಪೆರ್ಗುಡಿಗಳ ಚರ್ಚಿ . . . ಮಾಜದು ನಿತ್ಯಕೃತ್ಯದಲಿ 
(ನೋಶತ- ೨೦-೨೬). ಪೆ: (ಆಲಂ) ಹಂಗು ; ಎಲ್ಲರ ಮುಂದೆ ಮೊಗ 
ಗೆಡಿಪ ರುಣದೊಳೆಗೆ ಸುಡುತಿರುವ ಚಿಂತೆ (ಕ: 0-0-೨) - ರಿಣ: 


(ಕಾರಂತೂ- ೭6೩) ; 


ರುಣಪಾತಕ 


ವಿ. ಅಖಿಳದಳಭಾರ ಬಿದ್ದುಮ ಸಾತ್ಯಕಿಯ ಸುರನಾರಿಯರ ತೋಳಿನಲಿ 
ಕಾಬುದು ನೆಲನ ರಿಣ ಹಟ್‌ದು (ಉನ್ಕಾಕ- ೩-08) ; ಎಣ್ಣೆ ಬೆಣ್ಣೆಯ 
ರಿಣವು ಅನ್ನವಸ್ತ್ರದ ೦ಣವು ಹೊನ್ನು ಹೆಣ್ಣಿನ ರಿಣ-ತೀರಿದುಕ್ಷಣದಿ ಮಣ್ಣು 
ಪಾಲು (ಸರಣ್ಮ- ೪೬). ೩. ಉಪಕಾರ ; ಯಾವ ಜನ್ಮದಲ್ಲಿನ್ನು ರಿಣವ 
ತೀರಿಸಲಿ (ಸೂರ್ಯಶಾ- ೭5-೩)- [ಆ ಸಂ. ಯಣ] 

ರುಣಪಾತಕ (ನಾ). ಸಾಲ ತೀರಿಸದಿರುವುದರಿಂದಾದ ಪಾಪ; ಯಣದ 
ಪಾಪ: ಅಣು ಹೋಗಿ ಪರ್ವತವಾದರೂ ರುಣಪಾತಕ ಬೆನ್ನು ಬಿಡದು 
(me). [< ಸಂ. ಯಣಪೂತಕ] 

ರುಣಿ (ನಾ). ಸಾಲವನ್ನು ತೀರಿಸದೆ ಇರುವ ವ್ಯಕ್ತಿ: “ರುಣಿತನ' 
ಪರಾ. [ಆ ಸಂ. ಯಣಿನ್‌) 

ರುಣಿತನ (ನಾ). ಸಾಲಗಾರಿಕೆ : ಸಂಸಾರವಿಚುರವನ್ನೂ ಧನಿಕನ ರುಣಿತನದ 
ಗತಿಗಳನ್ನೂ (ಕೇಷರ- ೦-೦). [ರುಣಿ 4 .. ತನ] 

ರುತ (ಗು). ೧. ಶಬ್ದ ಮಾಡಲ್ಪಟ್ಟ ; ಧ್ವನಿಮಾಡಿದ. ೨. ಪುಡಿ 
ಮಾಡಿದ ; ಮುರಿದ ; ಚೂರುಚೂರಾದ. (ನಾ). ೩. (ಪಶು. ಪಕ್ಷಿ 
ಮೊದಲಾದುವುಗಳ) ಧ್ವನಿ; ಕೂಗು: ತಟಿನೀವ್ಮೂಹದೊಳ* ಪೂರವಾರಂ 
ಎರಹಿವ್ರಾತು ಬಿಗುರ್ವಂತೊಡನೊಡನೆ ರುತಂ ಪರ್ವಿಸುತ್ತಿರ್ದುವೆತ್ತಂ 
(ಉದ೫- 343); ಎನ್ನಿರವನಆ”ಪುವೆನೆಂದು ಭಿನ್ನಸ್ವರದಿಂ ಸರಂಗೆಯ್ವುದು 
ಮುಳೂಕಂಗಳ್‌ ಕೇಳ್ಸು ಕಾಕರುತಮಪ್ಪು ದೆಂದರಿಮರ್ದನಂಗಅಪುವುದುಂ 
(ಶಂತಕಂ, ೨೬೯-೨೮). [ಸಂ.] 

ರುತಿ (ನಾ). ೧. ಧ್ವನಿ: ಪಾಸಅಕಿ ಸಿಂಹಪೀಠಮಳನೀರುತಿ ಮಂಗಳಗೀತಿ 
(ಶಂಶಥಾ- ೭-೨೯); ಮಂಜೀರಕಂಕಣಕಿಂಕಿಣೀರುತಿ ಪೊಣ್ಣೆ (8ಗ2.೬-5೨); ಈ 
ಶಾಶ್ವತರುತಿಗೊಂದಿದ ಅಂದಂದಿನ ಸ್ಮೃೃತಿಯೋಲ್‌ (ಗಣಕ. ೨೭೦೨. 
ಮಾತು: ಸೊಗದಂತಕೆ ಸೆಳೆದೊಯ್ವುದು ಅದೊ! ನೇಹದ ರುತಿಯು 
ಇನಿವೇಟದ ಸೊಧೆಗಡೆದು ಸವಿದಾಡುವ ಸೈಗರೆದು (109: ೬೩-೨). [ಸಂ] 

ರುತ್ತು, ರಿತು (ನಾ): ೧. ವಸಂತ, ಗ್ರೀಷ್ಮ ಮೊದಲಾದ ಆರು 
ಯತುಗಳು : “ ಎರಡೆರಡು. ಮಾಸಂ, ಕೂಡಿದೊಡೆ ಮಂತ, ಗ್ರಿ ಗ್ರೀಷ್ಮ, 
ಪ್ರಾವೃ(ಟ್‌)ಡ್‌, ಶರ(ದ್‌)ತ್‌: ಹೇಮಂತಃ: ಶಿಶಿರಃ - ಎಂದಾಟು 
ರುತುಗಳಕ್ಕುಂ ” (ಸರಯೂ 0೯-೦೦೩) ; ಈ. ಪೊಜಕ್ತಿಂಗೀ ರುತುವಿಂಗೀ 
ಪಸದನಂ (ಶಂಶಶಾ- ೩-93); ಪಸದನಮಾವುದಾವ ರುತುವಿಂಗಮದೊಪ್ಪು 
ಗುಮಾವ ಪೊಟ್ಟದಾವೆಸಕದೊಳೊಂದುಗುಂ/ (ಗರಾಯು. 0೦-೨0 ಅಕರ್ಮ): 
ಫಿ ಮುಟ್ಟು ; ರಜಸ್ಸು : 'ರುತುಕಾಲ' ಪರಾ. ೩. [ಗಣಿತ] ಆರು 
ಎಂಬ ಸಂಖ್ಯೆಯ ಸಂಕೇತ: ದ್ರವ್ಯ, ಯತು. . . ರುತು... 
ಇಂತಿನಿತುಂ ೬ಕ್ಕೆ ಪೆಸರು, (ನ್ಯಾ. ೦೦): "ರುತುವದನ' ಪರಾ. 
ರಿತು; ೧- ತಮ್ಮತಮ್ಮ ಂದಿನಂದಮನಾುಂ ರಿತು ಪತ್ತುದಿಟ್ಟು (೫. 
೯-೦೫) ; ಉಪೇಂದ್ರನ ವನಕೇಳಿಯ ಪದನಂ ಸಾರ್ದೊಲಗಕ್ಕೆ ರಿತುಗಳ್‌ 
ಬಂದಿರ್ಪದನಲ್‌ಪುಗುಂ . . . ಸುಮನೋಲತೆಗಳ್‌ (ನರ್ಥಕಿ- ೪-೬): 
ಸಕಲರಿತುವೊಳು ಪೂವ ಪಣ್ವ ಮರವೇನು? (ಗಿಳಿವಿಂ- ೨೮-೩೮), 

[<ಸೆಂ. ಯತು] 

ರುತ್ಕು (ನಾ). ರುತ ೩ : ಅಮರವಿರೋಧಿ ಬಭ್ರು ರುತುಗಾನ 
ನಭಂಗಳು ಗೀತವಾಚಕಂ " (ನಾರ. ೬೬)- [<ಸಂ. ರುತ] 

ರುತುಕಾಲ (ನಾ)- ಮುಟ್ಟಾಗುವ ಕಾಲ ; ರಜೋದರ್ಶನದ ಸವಯ: 
ರು[ಣಟಂ. ಖಯ]ತಂಕಾಲವೇಬುದಆತೆಯಿಲ್ಲ ಸತಿಯಳ (ಕನ್ಮಿರೂ, ೨-೩೪). 

[-ಆಸಂ. ಜುತುಕಾಲ] 

ರುತುಕಾಲವಡೆ (ಕ್ರಿ). ಮುಟ್ಟಾಗಂ ; ರಜಸ್ವ ಶಲೆಯಾಗು : , ಮೊಡವಿಯ 
ಮೊಳೆಯನೊತ್ತುತ - ರುತುಕಾಲವಡೆದ ಪಷ್ಟಿಣಿಯರೊಪ್ಪಿದರು 
(ಪೋಪತ- 06-8೨) - [ರುತುಕಾಲ _. ಪಡೈ) 


೭೬೩೪ 


10 


ರುದ್ರ 


ರುತುವದನ (ನಾ)-ಆರುವಬಖಗಳನ್ನು ಹೊಂದಿರುವವನು; ಷಣ್ಮುಖ: 

ರುತುವದನನೆಚ್ಚ ಬಾಣಗಳ ಕತ್ತರಿಸಿ ಮನ್ಮಥ ನುಡಿದ (ನನನೋ. ೩೦-೪9). 
[ಆ ಸೆಂ. ಯತುವದನ] 

ರುದಂತಿ (ನಾ). ಒಂದು ಬಗೆಯ ಸಸ್ಯ : ಶ್ರೀಗಂಧಂ ರುದಂತಿ 
ಜಟಾಮಾಂಸಿ . , , ಇವೆಲ್ಲಿಮನುದಕೆದಲ್ಲರೆದು ಪೂಸಲ್‌ ಕಂಚುಕೆ . . . 
ಗಾಯದ ಪುಣ್ಗ ೪ ಇವೆಲ್ಲಂ ಮಾಣ್ಬುವು (ರೋಕೋಶ. ೯-೦೬೩ ಟೀಕು); 
ನಲಿದು ಮಾಕ್ಷಿಕದೆ ಪಿಪ್ಟಲಿ ರುದಂತಿಗಳನೊಡೆಗಲಸಿ ಮಧುವಿಂದರೆದು. 
(ಜನನ. ೦೬-೫೨). [ಸಂ. ರುದೆಂತೀ] 

)- ದುಃಖಕ್ಕೆ ಶತ್ರುವಾದವನು ; ದುಃಖನಿವಾರಕ : 

ಸ್ತೋತ್ರವರಪಾತ್ರ ರುದ[ಣ೫:ತರು]ಮಿತ್ರ ಶರ್ವ ತ್ರಾಹಿ 
(ಉರ್ಯರೇ. ೩-೩೭). [ಸಂ.] 

ರುದಾಕ (ನಾ). ಒಂದು ಬಗೆಯ ವೃಕ್ಷ ; ರುದ್ರಾಕ್ಷಿಮರ : ರುದಾಕ 
(ರುದ್ರಾಕ್ಷ)-ಬಹು ದೊಡ್ಡಮರ, ಇದರ ಬೀಜಗಳೇ ರುದ್ರಾಕ್ಷಮಣಿಗಳು 

[5 ರುದ್ರಾಕ್ಷ] 


ಭಾಸ್ವತ್ರಯಾ 


(¥on. ೨೭). 


15|ರುದಿತ (ಗು). ೧. ರೋದಿಸಿದ : ' ಗೋಳಾಡಿದ ; ಅತ್ತ. (ನಾ). 


30 


35 


೨. ಅಳುವುದು ; ರೋದಿಸುವುದು ; ರೋದನ :  “ಕ್ರಂದಿತಂ, 
ರುದಿತಂ, ವಿಲಾಪ; ಪರಿದೇವನಂ - ಈ ೪ ಅಟಿ್ಕಿ” (ಹರಡು. ೦೦೫-೦೬); 
ಅರಣ್ಯರುದಿತಂ ವಲವೆನ್ನೊಲವಿಂದುವಕ್ಕೆಯಾ (ಕಂಕಣ. 9-೭೯); ಕದನ 
ದೊಳ್ನಡೆದ ವೃತ್ತುಂತಮಂ ಪೇಳಲೈೆ ರುದಿತದಿಂ ಕೈವೆರಲ್ಲಳನೊತ್ತಿ 
ಕೊಳುತೆ (ಕೈಮಿಕಾ. ೨೦-೧೪). [ಸಂ.] 
ರುದ್ದು (ಕ್ರಿ). ಕುಟ್ಟು: ಕಡಗಿ ಜವದಿ ರುಡ್ಗಿ £ದ್ದಿ] ನಸುವಿಸಿಯಿಂದ 
ಬಡಿಸಿ ಫೃತಮನ್ನೀಡೆ ಲಡ್ಗುಗೆಯನರ್ಫಿಸುವುದು (ರ0ಗಪು. 6-04). 
[+ ತೆಲು. ರುದ್ದು, ರುತ್ತೂ] 
ರುದ್ಧ (ಗು): ೧. ತಡೆಯಲ್ಪಟ್ಟಿ : ಪ್ರತಿಬಂಧಿತ ; ಶುದ್ಧತತ್ವಾಧಿಪತಿ 
ಶಿವನೆನಗೆ ಕರ್ತು ತದ್ರುದ್ಧಮಾರ್ಗದೊಳಾನು ಬಂಟಂ (0೬8 ಫು: ೪-00- 
೨. ಆವರಿಸಿದ ; ಸುತ್ತಲ್ಪಟ್ಟ : “ ವೇಷ್ಟಿತಂ, ವಲಯಿತಂ, 
ಸಂವೀತಂ, ರುದ್ಧಂ, 'ಅವೃತಂ- ೫ ಈಚಿನವರಿಗೆ ಅಡ್ಡವಾಗಿರುವಂತೆ 
ಸುತ್ತಿಕೊಳ್ಳಿಲ್ಪಟ್ಟದ್ದು " (ಸಿಣ್ಕಾಂತಿ- «೪ಬ, ೩. ವಜಚ್ಚಿದ; ಹಾಕಿದ ; 
ಸತ್ಯವಾದ ಪ್ರೇಮ ಭಾರತವಾಸಿಗಳ ಬಹುದಿನಗಳ ರುದ್ಧದ್ವಾರದಲ್ಲಿ ಯಾವ 
ಮುಹೂರ್ತದಲ್ಲಿ ಬಂದು ನಿಂತಿತೊ ಆ ಕ್ಷಣ ಅದು ತೆರೆದುಕೊಂಡಿತು 
(ಏ09ರ. 7: ೩೦೭). (ನಾ). ೪. ತಡೆ ; ಅಡ್ಡಿ ; ಪ್ರತಿಬಂಧ ; ಆಂ 
ಮಾಡುವ ರುದ್ಧದೊಳ್ಳಿಲಿದು ನಾಚುಗುಮೋ ವಧು (8ಾರಂಉ- a); 
ಸ್ವಭಾವತಃ ಆತನ ಮನಸ್ಸು ಶುದ್ಧವಿದ್ದು ದರಿಂದ ಆತನ ಶ್ವಾಸಗತಿಯು 
ರುದ್ಧಮಾಗಿ ಆತನಿಗೆ ಸಮಾಧಿಯು ಹತ್ತಿತು (ತುಳಸೀ. ೩6). [ಸಂ.] 
ರುದ್ಧನೇತ್ರ (ನಾ): ಮುಚ್ಚಿದ ಕಣ್ಣು ; ತೆರೆಯದ ಕಣ್ಣು : ನನ್ನ 
ರುದ್ಧನೇತ್ರಗಳ ಮೆಂಂದಿದ್ದ  ಆಸೀಮಅಂಧಕಾರದ ಮಧ್ಯದಲ್ಲಿ ನಾನು 
ಏಕಂಕಿಯಾಗಿ ನಿಂತು . . . ಕೂಗಿಕೊಳ್ಳಹತ್ತಿದೆನು (3ಪ್ಮಳ- 304). [ ಸಂ.] 
ರುದ್ಧಿ "ರಿದ್ದಿ "ನೋ. 
ರುದ್ರ, (ಗು)- ೧. ಭಯವನ್ನು ಹುಟ್ಟಿಸುವ + ಭಯಂಕರವಾದ ; 
ಭೀಕರವಾದ : ನೋಡು ಬರುತಲಿರುವಳದೋ ರುದ್ರ ಭದ್ರಕಾಳಿಯು 
(ನಾ). ೨. ಭಯವನ್ನು ಹುಟ್ಟಿಸುವವನು ; 
ಭೀಕರನಾದವನು. ೩. ತ್ರಿಮೂರ್ತಿಗಳಲ್ಲಿ ಒಬ್ಬ ; ಶಿವ: 
“ ಈಶಾನಃ , . -ರುದ್ರ . . . ನೀಲಲೋಹಿತಃ - ಈ ೪೫ ಮಹಾ 
ದೇವರ ಫೆಸರ್‌” (ಕಾಯು. ೩-03); ಕಾಳಾಗ್ನಿರುದ್ರನ ಮೇಳಾಪವನ 
ಅಂಯದವರು ಕಾಳುಬೇಳೆಯೆನುತಿಪ್ಪರಯ್ಯಾ (4ನ. ೨೨೭): ಆ ರುದ್ರನ್‌; 
ಉರಿಗಣ್ಣನ್‌, ಆರ ನಚ್ಚಲ್ಲದನ್‌ . .,  ಎನ್ನನ್‌, ಮರುಳ್ಳೊಳಿಸಿ 


೪೨)- 


(೫39೫೫: ೦೦-೦೪). 


ರುದ್ರಕಾಂತ 


(ಆಕ. ೦6-೬೮೪). ೪. ಈಶಾನೃದಿಕ್ಕಿನ ಪಾಲಕ : “ ಇಂದ್ರಃ . . . 
ಧನದ; , ರುದ್ರಃ - ಈ ೮ ಮೂಡಲ್‌ ಮೊದಲಾದೆಂಟುದೆಸೆಗಂ 
ಕ್ರ ಮದಿಂದೊಡೆಯರ್‌ ". (ಹಂಯು.0೬-೦೦೦)... ೫. (ಸೃಷ್ಟಿಯ 
ಆರಂಭದಲ್ಲಿ ಬ್ರಹ್ಮನ ಭ್ರೂಮಧ್ಯದಿಂದ ಹುಟ್ಟಿದವರೆನ್ನಲಾದ) 
ಹನ್ನೊಂದು ಜನ ಗಣದೇವತೆಗಳು ; ಏಕಾದಶರುದ್ರರು : ಸುರ 
ಮಹೀಜನರುಜ ರುದ್ರರ ಚರಿತೆಗಳಿಗಿಮ್ಮಡಿಯೆನಿಸಿ ಸತ್‌ಪುರುಷನಿಲ್ಲಿಗೆ ಸಲಹ 
ಬಂದನು ಬಸವವಿಭುವೆನುತ (0ಸಫ್ರ. 8-9); ೪೯ ಮರುತ್ತುಗಳು ೧೧ 
ರುದ್ರರು (ಚಾರ. ೩-೩೦ ಕಾತ್ಕರು): ೬. 'ಜಗನ್ನಾಥವಿಜಯ' ಎಂಬ 
ಕನ್ನಡಕಾವ್ಯವನ್ನು ಬರೆದ ಒಬ್ಬ ಕವಿಯ ಹೆಸರು: ವಾಣಿ ಬಂದು 
ಸಮಂತಿರ್ಕೆ ನವೀನಸೌರಭದವೋಲ್‌ ಜಿಪ್ವಾಗ್ರದೊಳಿ” ರುದ್ರನಾ. (810. 
೨-4): ೭, ಯಜುರ್ವೇದದಲ್ಲಿ ಪ್ರಸಿದ್ಧವಾದ ಶತರುದ್ರೀಯವೆಂಬ 
ಹೆಸರುಳ್ಳ ಹನ್ನೊಂದು ಅನುವಾಕಗಳುಳ್ಳ ವೇದಭಾಗ, : (೪)- 
೮. [ಗಣಿತ] ಹನ್ನೊಂದು ಎಂಬ ಸಂಖ್ಯೆಯ ಸಂಕೇತ: “ದಿಶಿ 
ಹತ್ತು ನಭ ಸೊನ್ನೆ ರುದ್ರರೆನೆ ಹನ್ನೊಂದು" (ಮಗಗ: ೦0೪-೪) 
೯. [ಛಂದ] ಅಂಶಗಣದ ಒಂದು ಪ್ರಭೇದ ;: ನಾಲ್ಕು ಅಂಶಗಳ 
ಗಣ : ಎರಡುಂ ಮೂಲಂ ನಾಲ್ಕುಂ 'ಗುರುವಿಕ ಪ್ರಸ್ತರಿಸಲ್‌ .. . 
ಸರಸಿಜಭವ ವಿಷ್ಣು ರುದ್ರ ಸಂಜ್ಞೆಗಳಕ್ಕುಂ.(6ೂರೋಂಬು. 3-೨೪೦); ಬ್ರಹ್ಮ, 
ವಿಷ್ಣು: ರುದ್ರ ಎಂಬ ಆಥವಾ ಎರಡು, ಮೂರು; ನಾಲ್ಕು ಅಂಶಗಳ 
ಗಣಗಳು ಹೋಗಿ . . . ಮೂರು ಗಣಗಳು ಉಳಿದುವು (ಕೃಶಿಠಿ- 00೪). 
೧೦. ಗುರುವಿನ ಸಂಕೇತ ; ದೀರ್ಫಾಕ್ಷರದ ಸಂಕೇತ. [ಸಂ.] 

ರುದ್ರಕಾಂತ (ನಾ). [ವಾಸ್ತು] ಕಂಬದ ಪ್ರಭೇದಗಳಲ್ಲಿ ಒಂದು: 
ಶಿಲ್ಪಶಾಸ್ತ್ರಗಳಣ್ಲಿ ಬ್ರಹ್ಮಕಾಂತ, ವಿಷ್ಣುಕಾಂತ, ರುದ್ರಕಾಂತ ಇತ್ಯಾದಿ 
ಸ್ತಂಭಪ್ರಭೇದಗಳು ಉಕ್ತವಾಗಿವೆ (ಶೂಡ್ಯುವಾ. ೨೭). [ಸಂ.] 

ರುದ್ರಕಾವ್ಯ (ನಾ). ದುಃಖದಲ್ಲಿ ಕೊನೆಗೊಳ್ಳುವ ಕಾವ್ಯ; ` ದುರಂತ 
ಕಾವ್ಯ: ಒಂದು ರುದ್ರಕಾವ್ಯವನ್ನು ಓದಿದಾಗ ಸಹ ನಾವು ಅನಂದಪಡು 
ತ್ತೇವೆ (ನನ್ಮಗ: ೫ಬ). [ಸಂ,] 

ರುದ್ರಗಂಟಿ (ನಾ). ೧. ಒಂದು ಬಗೆಯ ಸಸ್ಯ ಮತ್ತು ಅದರ ಹೂವು : 
ರುದ್ರಗಂಟೆ ಜಾಜಿ . - -ಅಂಟುಗಳನ್ನು ಮಾಡಿ ಹಚ್ಚಬೇಕು (ಕೃ ಕ್ರ. ೨00); 
ರುದ್ರಗಂಟಿ ಮೂಸಿ ವಿಷ್ಣುಗಂಟಿ ಹಾಸಿ (ಗಂ. ೭-೬). ೨. ರುದ್ರಾಕ್ಷಿಯ 
ಚಿತ್ರದ ಅಂಚಿರುವ ಸೀರೆ ಅಥವಾ ಪಂಚೆ: ಆಕೆಯು ಉಟ್ಟಿರುವುದು 
ರುದ್ರಗಂಟಿ ಸೀರೆ (649). “ವಿಷ್ಣುಗಂಟಿ' ಪರಾ. . [ರುದ್ರ 4- ಕಂಟಿ] 

ರುದ್ರಗಂಟು. (ನಾ). [ವೀಶೈ] ಶಿವದಾರದ ಎರಡು ತುದಿಗಳನ್ನೂ 
ಸೇರಿಸಿ ಹಾಕುವ ಗಂಟು ; ಶಿವದಾರಕ್ಕೆ ರುದ್ರಗಂಟು ಹಾಕು (ರೂಂ) 
*ಬ್ರಹ್ಮಗಂಟು' ಪರಾ. [ರುದ್ರ 4 ಗಂಟು] 

ರುದ್ರಗಣ (ನಾ). ೧. . ಪರಮೇಶ್ವರನ: ಪರಿವಾರದಲ್ಲಿರುವ ಒಂದು 
ದೇವತಾಗಣ : `ಆ ಕೈಲಾಸವೇ ಕಲ್ಯಾಣವಾಗಲಾ ಕಲ್ಯಾಣಕ್ಕೆ ಪ್ರಮಥ 
ಗಣಂಗಳ  ರುದ್ರಗಣಂಗಳ ಅಮರಗಣಂಗಳ . , . ತಂದು ನೆರಹಿದಾತ 
ನಮ್ಮ ಬಸವಯ್ಯನು (85.5. ೬-೯); ರುದ್ರಲೋಕದ ರುದ್ರಗಣಂಗಳೆಲ್ಲರು 
ರುದ್ರ ಪದವೆಂಬ ಸಂಸಾರಕ್ಕೊಳಗಾದರು (6ನತಂ.. ೨3-೦೦೨)- ೨.[ಛಂದ] 
ಅಂಶಗಣದಲ್ಲಿ ಒಂದು ಬಗೆ ; ನಾಲ್ಕು ಅಂಶಗಳಿರಂವೆ` ಗಣ; ರುದ್ರ. 
ಗಣಮೆಂತೆಂದೊಡೆ ಗಂಗಾಧೀಶಂ (ಊರೂಂಟು- 3-390 5); ಬ್ರಹ್ಮಗಣ, 
ವಿಷ್ಣುಗಣ, ರುದ್ರಗಣ (ಕಟಿ. 003)- [ಸಂ.] 

ರುದ್ರಜಟೆ (ನಾ). ಒಂದು ಬನೆಯ ಬಳ್ಳಿ: “ಶಿವಾ-ರುವ್ರಜಟೆ, 
ಮುಡಿವಾಳ, ನಾಳಲು” (೬4ಛ- ೧೬೪) ; ಪುಷ್ಕನಕ್ಷತ್ರದಲಿ ತಂದು ರುದ್ರ 
ಜಟಿಯಲರನಣಲಿಂದಗಿದು ಕಿವಿಯಲೂದೆ ಲಲನೆಯೊಲ್ವ ೪(8ತನ. ೩-೫) ; 
ರುದಂತಿ ರುದ್ರ ಜಟೆ ಸಹದೇವಿ ಮಯೂರಶಿಖಿಯಿವಂ ಸರಿಗೂಡಿ ತಣ್ಣೀರಿಂದ 


೭೬೩೫ 


10 


2 


4 


ರುದ್ರವಾಸ 


ರೆದು ಮೈಗೆ ಪೂಸಿಕೊಳ್ಳಿ ಸಕಲಕಾರ್ಯವು ಸಿದ್ಧಿಯಹುದು (ಕಾರಣ: ೨೬೭)- 
[ಸಂ. ರುದ್ರಜಟಾ] 
ರುದ್ರಜಡೆ, ರುದ್ರಜೆಡೆ (ನಾ). - ರುದ್ರಜಟೆ : “ರುದ್ರಾ-ರುದ್ರಜಡೆ” 
(೬40-2೩6). ರುದ್ರಜೆಡೆ : ತುಉಚ,ನೀಲಿ, ರುದ್ರಜೆಡೆ ಇವ್ಯ ಸಮಾನಂ 
ಗೊಂಡು ಸಹದೇವಿರಸದಲ್ಲಿ ಲೇಪವಂ ಮಾಡಿದುದು ಜ್ವರಹರ (೧ರ. ೦೩೬). 
[<ಸಂ. ರುದ್ರಜಟಾ] 
ರುದ್ರಜೆಡೆ " ರುದ್ರಜಡೆ' ನೋ. 
ರುದ್ರನಾಟಕ (ನಾ): ದುಃಖದಲ್ಲಿ ಕೊನೆಗೊಳ್ಳುವ ನಾಟಕ ; ದುರಂತ 
ನಾಟಕ : ರುದ್ರನಾಟಕವು ಗಂಭೀರವಾದ, ಸ್ವಲ್ಪ ವಿಶಾಲವಾದ, 
ಸ್ವಸಂಪೂರ್ಣವಾದ ಕಾರ್ಯವೊಂದರ ಅನುಕರಣ (00೫. ೨೪ ಶೀತ); 
'ಕುದ್ರನಾಟಕದಂತೆ ನಗರದ ಜವನ. ನರನೆ ಈ ನಾಟಕಕಾರ (ಇಂತಾ, 


06-26). [ಜ.1 
ರುದ್ರನಾಟ್ಯ (ನಾ). ಭಯಂಕರವಾದ ನೃತ್ಯ: ಉಗ್ರಮಾರುತನು 
ಮುತುವರಣವನ್ನು ಅಲ್ಲೋಲಕಲ್ಲೋಲ ಮಾಡಿ . . . ಅಬ್ಬರದಿಂದ 


ರುದ್ರನಾಟ್ಮದಲ್ಲಿ ತಾನೆ ತಾನಾಗಿ ಮೈನುರೆತಿದ್ದನು (ಶಿಕೆಉು. ote): [ಸಂ.] 

ರುದ್ರನಾಡಿ (ನಾ). ದೇಹದಲ್ಲಿರುವ ನಾಡಿಗಳಲ್ಲಿ ಒಂದು; ಕಾಲು 
ಹರಡಿನ ಕೆಳಗಿರುವ ನಾಡಿ : ರೋಗಿಗಳಿಗೆ . , - ಕಾಲ ಹರಡಿನ ಕೆಳಗೆ 
ರುದ್ರನಾಡಿ ಕಾಣಿಸಿಕೊಳ್ಳದೆ ಇದ್ದ ರೆ ಆತನಿಗೆ ಆ, ದಿನವೇ ಮರಣಮೆದರಿ 
ವುದು (14. 0೩)- [ಸಂ. ರುದ್ರನಾಡೀ] 

ರುದ್ರನಾಯಕ (ನಾ). ರುದ್ರನಾಟಕದ ನಾಯಕ ; ದುರಂತನಾಯಕ , 
ಸಂಪೂರ್ಣವಾಗಿ ನಿರ್ದೋಹಿಯಾದ ಪರಮಸದ್ಗುಣಿಯಾದ ವ್ಯಕ್ತಿಯು 
ರುದ್ರನಾಯಕನುಗಲು ಸಾಧ್ಯವೇ (90೫. ೦೬೪; ಇದು ನನ್ನ್ನ ಜೀವನದ. 
ರುದ್ರನಾಟಕದ ಕೊನೆಯ ದೃಶ್ಯ, ನಾನೇ ಅದರ ರುದ್ರನಾಯಕ 
(ಬೀಳತೆ. ೦೬೦). [ಸೆಂ] 

ರುದ್ರಪುಪ್ಪ (ನಾ). ಒಂದು ಬಗೆಯ ಸಸ್ಯ ಮೆತ್ತು ಅದರ' ಹೂವು: ; 
ದಾಸವಾಳ :, “ರುದ್ರಪುಷ್ಪಂ, ಜಪಾ-ಈ ೨ ದಂಸವಣಂ" (ಕಉಯು.- 
೩3-೩೪). [ಸಂ.] 

ರುದ್ರಬಾಣ (ನಂ) ರುದ್ರಮಂತ್ರವನ್ನು ಅಭಿಮಂತ್ರಿಸಿ ಬಿಡುವ ಬಾಣ: 
ರವಿಕುಲಾನ್ವಯ ರುದ್ರಬಾಣವ ಬಿಡೆ ಪಿನಾಕಿಗಳು ಕವಿದುದಗಣಿತ ನಂದಿ. 
ವಾಹನ ರವಿಯ ತೇಜದ ಭಾಳನೇತ್ರರು. (8೪8೧- ೪0-89). [ಸಂ.] 

ರುದ್ರಭೂಮಿ (ನಾ). ರುದ್ರನು ವಾಸಮಾಡುವ. ಸ್ಥಳ; ಶ್ಮಶಾನ ; 
ಆ ದೇಶದ ಪ್ರುಣಿಗಳೆಲ್ಲರೂ ಮೃತರಾದರು ಅವರ ಸುಟ್ಟ ರುದ್ರಭೂಮಿ 
ಯಲ್ಲಿ ನು ನಿಮ್ಮನಜಸುವೆ ' (ಅಂಕ. 34-೨3೭); ಆ ದಿಗಂಬರಂ `ಪಡುವೊಡೆ 
ರುದ್ರಭೂಮಿ ನಿಮಗಲ್ಲದೊಡೆ . ... ಎಮಗೇನನೆಂದಪರ್‌ (ಕಾಕ. ೨0); 
ಬೊಪ್ಪಣ ರುದ್ರಭೂಮಿಗೆ ಬಂದಾಗ ಚಿತೆ ಪ್ರಜ್ವಲಿಸುತ್ತಿತ್ತು (೫೦೫ರ. 
060)- [ಸಂ.] 

ರುದ್ರರೂಪಕ (ನಾ). - ರುದ್ರನಾಟಕ : ಒಂದು ರುದ್ರರೂಪಕವನ್ನು 
ಓದುವಾಗ ಭೀತಿಯೊಡನೆ ಶಾಂತಿಯೂ ಬೆರತುಕೊಂಡಿರುತ್ತದೆ(ಕಕ್ಕ ಳಾ. ೩೪); 
ಶ್ರೀಕಂಠಯ್ಯನವರು . . , ರನ್ನೆನ ಗದಾಯುದ್ಧವನ್ನು ರುದ್ರರೂಪಕವಾಗಿ 
ಪರಿವರ್ತಿಸಿದರು (ಏಿಕಾಶುಂ. 00೭)- [ಸಂ.] 

ರುದ್ರವಾಸ (ನಾ)- [ಸಂಗೀತ] ಹದಿನೆಂಟು ಬಗೆಯ ಕೊಳಲುಗಳಲ್ಲಿ 
ಒಂದು ; ಮುಖರಂಧ್ರದಿಂದೆ ಧ್ವನಿರಂಧ್ರದವರೆಗೆ ಹನ್ನೊಂದು 
ಅಂಗುಲ ಅಂತರವಿರುವ ಕೊಳಲು :' ಜಾತಿವಾಸ . . , ರುದ್ರವಾಸ 
೬. ೬ ೬ ಭುವನಾಧಿಪತಿವಾಸವೆಂಬ ಹದಿನೆಂಟು ತೆಆದ ವಾಸಂಗಳ ಲಕ್ಷಣವ 
ನಜ್‌ದಾ ಜಾತಿ ಮುಖದ ಕಳೆಯ ಮಯಣಮಯಂ ಸೈತುಮಾಡಿ (84, 


೦೯೦). [ರುದ್ರ ,_ವಾಸ್ಯ] 


ರುದ್ರವೀಣೆ 


ರುದ್ರವೀಣೆ (ನಾ): ಒಂದು ಬಗೆಯ ವೀಣೆ ವೀಣೆ ರುದ್ರವೀಣೆ ತುಂಬು 
ವೀಣೆ ಕಿನ್ನರವೀಣೆ ಕೈಲಾಸವೀಣೆ ಮೊದಲಾದ ತಂತಿ ಕಟ್ಟಿ ನುಡೆದ ವಾದ್ಯ 
ವನಲ್‌ವುದು (66೮: ೩-೦೨) ; ವಿಶಂಚಿಕೆ . , . ರುದ್ರವೀಣೆಯೆಂಬ ಇಪ್ಪ 
ತ್ತೆರಡು ತೆಜದ ತಂತ್ರೀಮುದ್ಯಕ್ರಮವೆಂಬುದು (ಶಿಕೇಕ- ೨೩೬) ಯಾಕೊ 
ಕಾಣೆ ರುದ್ರವೀಣೆ ಮಿಡಿಯಂತಿರುವುದು (ಗಂ. ೦೦೬). 
[ಸೆಂ. ರುದ್ರವೀಣಾ] 
ರುದ್ರವೀರ್ಯ (ನಾ). ೧. ಶಿವನ ರೇತಸ್ಸು : (೪). ೨. ಪಾದರಸ ; 
ಪಾರಜ : (4). ೩- ಗಂಧಕ: (4)- [ಸಂ.] 
ರುದ್ರಸಾವರ್ಣಿಕ (ನಾ). ಹದಿನಾಲ್ಕುಮನುಗಳನ್ಲಿ ಹನ್ನೆರಡನೆಯವನು: 
ಸ್ವಾಯಂಭುವ . . . ರುದ್ರಸಾವರ್ಣಿಕ . .. ಇಂದ್ರಸಾವರ್ಣಿಕರೆಂಬ 
ಹದಿನಾಲ್ಕು ಮನುಗಳೊಳಗೆ (60೪: ೨೦೪)- [ಸಂ.] 
ರುದ್ರಸೂಕ್ತ (ನಾ)- ರುದ್ರನನ್ನು ಕುರಿತು ಪಠಿಸುವ ಯಗ್ವೇದದ 
ಮಂತ್ರ : ಚತುರ್ಮುಖದಿಂ ರುದ್ರಸೂಕ್ತರಥಂತರಾದಿಮಂತ್ರಮನೋದು. 
ವಬ್ಬಭವನಿಂ - - - ಪೆಂಪನಾಳ್ದು (ಕಂಕೂ- ೦-೬೯ ನ): [ಸಂ.] 
ರುದ್ರಹೋಮ (ನಾ). ರುದ್ರದೇವತೆಯ ಪ್ರೀತ್ಯರ್ಥವಾಗಿ ಮಾಡುವ 
ಯಜ್ಞ : ಮುರುಗಸೆಟ್ಟಿಯ ಮಗಂ 'ಬಸವಯ್ಯಂ ರುದ್ರಹೋಮಂಗೆಯ್ದು 
(ಎಳೆ. 111, ಹೆಗ್ಗಡ. ೨೬-೬; 1021): .[ಸಂ.] 
ರುದ್ರಾಕ್ಷ (ನಾ). ೧. ಒಂದು ಬಗೆಯ ಮರ ಮತ್ತು (ಜಪಮಾಲೆಗೆ 
ಉಪಯೋಗಿಸುವ) ಅದರ ಕಾಯಿ ; ॥ ಇದು ರುದ್ರನ ಕಣ್ಣೀರಿನಿಂದ 
ಹುಟ್ಟಿತು ಎಂಬ ನಂಬಿಕೆಯಿದೆ : ನಂದನಾದ್ಕಾರಾಮಂಗಳೊಳು 
ರುದ್ರಾಕ್ಷ. . . ಶಿರೀಷ (8ನೇಕ. 300): ೨. [ವೀಶೈ] ಅಷ್ಟಾವರಣ 
ಗಳಲ್ಲಿ ಒಂದು ; ರುದ್ರಾಕ್ಷಮರದ ಬೀಜ; £ ಶೈವರು ಹಾಗೂ 
ವೀರಶೈವರು ಇದನ್ನು ಪವಿತ್ರವೆಂದು ದೇಹದಲ್ಲಿ ಧರಿಸುತ್ತಾರೆ : 
ಮೆಣಸು; ಕಾಳು ದೊಡ್ಡದಿರಬೇಕು, ಮೇಲಿನ ಹುರುಬುರುಕುತನ 
ಧಮ್ಮಾಗಿದ್ದು ರುದ್ರಕ್ಷದಂತೆ ಸ್ಪಷ್ಟಾಗಿರಬೇಕು (ಮುಂಕ್ಕಾ, ೩0)- [ಸಂ.] 
ರುದ್ರಾಕ್ಷಹಲಸು (ನಾ). ಒಂದು ಬಗೆಯ ಹಲಸು: ರುದ್ರಾಕ್ಷಹಲಸು 
ನೆಲಹಲಸು ಬಕ್ಕ ವಲಸು (ವಿವೇಕ. 
[ರುದ್ರಾಕ್ಷ * ಹಲಸು (ಆ ಪಲಸು)] 
ರುದ್ರಾಕ್ಷಿ (ನಾ). ೧. - ರುದ್ರಾಕ್ಷ ೧ : ಇರಲು. ರುದ್ರಾಕ್ಷಿಗಳ ಬೀಜವ 
ಹರನ ಉರಿಗಣ್ಣದನು ಧರಿಸಲು ದುರಿತನಿರ್ದಹ (2ಶ್ಮಪು- ೪೫-೬೯) ; 
ರುದ್ರಾಕ್ಷಿ ಅಮರದವಳ್ಳಿ . , . ಕಷಾಯವರ ಕಾಯಿಸಿ ಕುಡಿಯೆ ದಾಹಜ್ವರ 
ಪರಿಹಾರವಾಗುವುದು (14 - ಇ). ೨. ಎರುದ್ರಾಕ್ಷ ೨ : ವಿಭೂತಿಯನೆ 
ಪೂಸಿ ರುದ್ರಾಕ್ಷಿಯನೆ ಕಟ್ಟಿ ಶಿವ ನಿಮ್ಮೊಲವಿಲ್ಲದಂತೆ ಆಗಿರ್ದೆನಯ್ಯಾ 
(81ನ- ೨೬) ; ಆ ಯಜ್ಞಂಗಳ ಫಲವು ರುದ್ರುಕ್ಷಿಯ ಧರಿಸಿದಾಕ್ಷಣದಲ್ಲಿಯ್ಯೇ 
ದೊರೆಕೊಂಬುದು ನೋಡಾ (680ಕೇ- ೪9.೨). [5ಸಂ. ರುದ್ರಾಕ್ಷ] 
ರುದ್ರಾಕ್ಷೆ (ನಾ). ೧-.- ರುದ್ರಾಕ್ಷ ೧: “ಶಿವಾಕ್ಷಂ. - ರುದ್ರಾಕ್ಷಿ” 
(೬49. ೬೪): ೨. = ರುದ್ರಾಕ್ಷ ೨: ವಿಭೂತಿಯುಮುನುದ್ಧೂಳನಂ 
ಮಾಡಿ ಹರುಷದಿಂ ಪಾಡುತುಂ ರುದುಿಕ್ಷೆ(ಕ4೫ಂ. ಕ್ಲಿ]ಯಂ ಸೂಡಿ (ಕರರ. 
ರೇ. ೪-೦೦): [ಸಂ, ರುದ್ರಾಕ್ಷ] 
ರುದ್ರಾಟ್ಟಹಾಸ (ನಾ). ೧. ಶಿವನ ನಗು : ಎಲೆ ತಾರಾಗಂ ಹರು ಕಣ್ಣಿಡೆ 
₹ರಗಿದುದಂತಲ್ಲು ರುದ್ರಾಟಹಾಸಂ ಜಲಮಾದತ್ತಲ್ತು ಎನರ್ಲ 
ಚೆಲ್ಡದಾಯ್ತಬ್ಬಷುಡಂ (ಕಾರಂಕೂ- ೩೩೪)- ೨. ಭಯಂಕರವಾದ ನಗು ; 
ಭೀಕರವಾದ ಅಟ್ಟಹಾಸ : ಮೊರೆದುರುಳು, ರತ್ನಧಿಯೆ. ಉಲ್ಲೋಲ 
ಕಲ್ಲೋಲ ರುದ್ರಾಟ್ಟಹಾಸದಿಂ (ಶತ್ರ್ರಾಂಗ್ಯ ೬೩-0೭೭೫)- 
[ರುದ್ರ 3. ಅಟ್ಟಹಾಸ] 
ರುದ್ರಾಣಿ (ನಾ). ಪರಮೇಶ್ವರನ ಹೆಂಡತಿ ; ಪಾರ್ವತಿ: 


೨೦೦). 


400 


“ರುದ್ರಾಣೀ 


ರುಬ್ಬು 


- * ಗಿರಿಜಾ, ಮೇನಕಾತ್ಮಜಾ - ಈ ೨೧ ಗೌರೀದೇವಿಯ ಫೆಸರ್‌” 
(ಹರಡು. ೯-08) ; ರಾಣಿಯ ವಾಸದ ಪೊಸ ನೇರಾಣಿಯ ಮಾಡಂಗಳೊಳೆಗೆ 
ಶೆಯ್ದೆಯ್ದಿರೆ “ರುದ್ರಾಣಿ ವರುಣಾನಿ ನೆಗಟ್ಹಿಂದ್ರಾಣಿಯೆನಲ್ಪಕ್ಕುಮಿಕ್ಕ 
ಮಹಿಷೀಬೃಂದಂ (ಕಾಂತಿಫ್ರ- ೧೦-೬೦): [ಸಂ, ರುದ್ರಾಣೀ] 


5 |ರುದ್ರಾಭಿಷೇಕ (ನಾ). ರುದ್ರಮಂತ್ರವನ್ನು ಪಠಿಸುತ್ತಾ ಶಿವ 
ಲಿಂಗಕ್ಕೆ ಮಾಡುವ ಅಭಿಷೇಕ : ಮಧ್ಯಾಹ್ನ ರುದ್ರಾಭಿಷೇಕ . , , 
ನೂರೆಂಟು ಆರತಿಯ ರಂಗಪೂಜೆ (ರೀತ. ೪. [ಸಂ.) 


ರುದ್ರಾವತಾರ (ನಾ)-೧, ಶಿವನ ಅವತಾರ: ಭಾವಿಸುವಡೀತಲ್ಲದಿದ್ದೆಡೆ 
ಭೂವಳಯದೊಳಗುದಯಿಸಿದ ರುದ್ರಾವತಾರದ ದಿವ್ಯಮಹಿಮೆಯದೆಂತ 
ಮರ್ದಪುದು (8ಸಥು. ೩-0). 2. ರುದ್ರನ ಅಂಶದಿಂದ ಹುಟ್ಟಿ 
ದವನು; ಅಶ್ವತ್ಥಾಮ ಮೊದಲಾದವರು ; ಕಮಲಕುಲೋದೃವ ಮಿಗೆ 
ವಿಷ್ಣುಮೂರ್ತಿ, ರುದ್ರಾವತಾರನಿ್‌ವಬೆಡಂಗಂ (ಗಡಾಯು, ೦-೦) ; 
ರುದ್ರಾವತಾರನು ವೀರಶೃಂಗಾರೆ (೩ಸಫ್ರ. &೦-0) : ಬಾರ, ಬೀರರ ಬೀರ, 
'ದೈವಮನ್‌ ಲೆಕ್ಕಿಸದೆ ರುದ್ರಾವತಾರ | (6ಕ್ಕತ್ಕಾ: ೪-೬೦): ೩. ಭಯಂಕರ 
ವಾದ ರೂಪ: ರಣಹಲಗೆ ಸದ್ಮಿನಲಿ ಜಿದ್ಧುಕಟ್ಟೆದ್ದಿರುವ ಜಡಿಮಳೆಯ 
ರುದ್ರಾವತಾರ | (ಸಂಕ. 0-6) ; ಅವೆಳ ಚಿತ್ತಪಟಲದ ಮೇಲೆ ಅವಳ 
ಹಿಂದಿನ ಜೀವನವೆಲ್ಲ ಜೀವ ತಾಳಿ ರುದ್ರಾವಕಾರದಿಂದ ಕುಣಿಯತೊಡಗಿತು. 
(ಹಳ್ಳತಾ- ೭೩)- 

ರುದ್ರಾವತಾರಜನಕ- ಅಶ್ವತ್ಥಾಮನ ತಂದೆ; ದ್ರೋಣ; ತ್ರೈಲೋಕ್ಯ 

ಧನುರ್ಧರನುಂ ರುದ್ರಾವತಾರಜನಕನುಂ . ಎನಿಸಿದ ಬಿಲ್ಲ ಜಾಣಂ 
ದ್ರೋಣನಟತಣಿನೊಳಂ (ಗರಾಮು. 3-00 ಪ): [ಸಂ.] 

ರುಧಿರ (ಗು)- ೧. ಕೆಂಪಾದ : ರಕ್ತವರ್ಣದ. (ನಾ). ೨. ಕೆಂಪುಬಣ್ಣ : 
ರಕ್ತವರ್ಣ : ಬಾಳುಡಿ ಪಾಟ್‌ ಬೀಟ ಪಗಲುಳೃದವೊಲ್‌ ರುಧಿರಂ 
ದಿಗಂತಮಂ ಮೇಳಿಸಿ ಕೊರ್ವಿ ಕಲ್ಲ ್ಲಿದವಸಾನದ ಸಂಜೆಮುಗಿಲ್ಲ ಳಂದಮಂ 
ಪುಳಿಸೆ (ಕಣವೂ. ೦೩-೬): ೩. ನೆತ್ತರು; ರಕ್ತ: “ ಕ್ಷತಜಂ. . . 
ರುಧಿರಂ... . ರಕ್ತಂ--ಈ ೭ ನೆತ್ತರು” (ಕಉಯು. 60-00); ಅಧಿಕ 
ರಿಪುನ್ಫಪತಿಬಳನವರುಧಿರಜಳಸ್ಸುರಿತರೌದ್ರಮಿ ಗದೆ ಪೆಸರಿಂ ರುಧಿರಮುಖ 
ಯೆಂಬುದು (ಶಂಶಶಾ- ೬೧೩); ರುಧಿರಂ ಬಸಿಯೆ [೫- ಕಡುಮುಳಿಸಿಂದ] 

_ ಹೊಯ್ದು (ಶತಕಾ- ೭-೨೫); ರಾಮಾದಿಗಳುಮರಸುತ್ತ ಬಂದು ಕಂಡರು 
“ » - ರುಧಿರೆಸಿಕ್ತಾಂಗನಂ, ಕ್ಲಾಂತ ಸುಗ್ರೀವನಂ (ಶ್ರೀರಾಮಾ, ೩೦೭-೦೬೦). 
೪. [ಜ್ಯೋತಿ] ಕುಜಗ್ರಹ ; ಅಂಗಾರಕ ; ` ಹತ್ತನೆಯೊಳ್‌ ರುಧಿರಂ 
ನಾಲ್ಕನೆಯೊಳ್‌ ರವಿ ನಿಧನಂ ಮನುಜಂಗೆ ಲಗುಡಪಾತದಿನಕ್ಕುಂ 
(148. 34-00). [ಸಂ.] 

ರುಧಿರೆ (ನಾ)- ಒಂದು ಬಗೆಯ ಸಸ್ಯ; ಮದರಂಗಿ; “ ರುಧಿರೆಯೆನೆ 
ಮಧುರಂಗಿ” (ಮಂಗಂ- ೩೩-01). [ಸಂ, ರುಧಿರ] 

ರುಧಿರೋದ್ಧಾರಿ (ಗು)- ೧. ರಕ್ತವನ್ನು ಕಾರುವ. (ನಾ).೨. ಅರುವತ್ತು 
ಸಂವತ್ಸರಗಳಲ್ಲಿ ಐವತ್ತೇಳನೆಯದು : ೯ನೆಯ ರುಧಿರೋದ್ಗಾರಿ 
ಸಂವತ್ಸರದ ಪುಷ್ಯಸುದ್ಧ ೧೩ (ಕಣ. ೪-೯: 1083) ; ಮತ್ತಮಾ 
ವರ್ಷವೇ ಪ್ರಭವ... ರುಧಿರೋದ್ಗಾರಿ $4 a ಅಕ್ಷಯವೆಂದಜುವತ್ತು 
ತೆಜಿನಾಗಿಹುದು (ರ. ೨೬೬) - [ಸಂ. ರುಧಿರೋದ್ಧಾರಿನ್‌] 

ರುಪಾಯಿ " ರೂಪಾಯಿ ' ನೋ. 

ರುಬ್ಬು (ಕಿ): ತಿರುವು"; ನುಣ್ಣಿಸು : ಆ ಶರಣ ಬೀದಿಲೀ ಬರುತ್ತಲಿರ್ದು 
ಜೋಳ ರುಬ್ಬುತಲಿಂದುವಂದನೆ ಓರ್ವಳಿರಲಾ ರುಬ್ಬುಕಲ್ಲೂ ಕಂಡು 
(ಕೊಲ್ಲಿಮಾ, ೪೦-೪); ಆಲದ ಮೊಗ್ಗು . . . ಅಕ್ಕಿ ಇವನ್ನು ರುಬ್ಬಿ ಅಂಬಲಿ 
ಕಾಯಿಸಿ ತುಪ್ಪ ಹಾಕಿಕೊಂಡು ಕುಡಿಯಲು ಮೂತ್ರ ಬಿಡುವುದು (ಸಳನ್ಮಿ. 

[ದೇ. ತಮಿ; ರುಪ್ಪೈ; ತೆಲು. ರುಬ್ಬು] 


ತಂ. ೪೪). 


ಬ್ಬುಕಲ್ಲು 


ರುಬ್ಬುಕಲ್ಲು "ರುಬ್ಬುಗಲ್ಲು' ನೋ: 

ರುಬ್ಬುಗಲ್ಲಂ. ರುಬ್ಬುಕಲ್ಲು (ನಾ). ಒರಳಿನಲ್ಲಿ ಪದಾರ್ಥವನ್ನು ಹಾಕಿ 
ತಿರುವಲು ಬಳಸುವ ಗುಂಡಾದ ಕಲ್ಲು; ಗುಂಡುಕಲ್ಲು: ಅವನ ಕೈ 
ರುಬ್ಬುಗಲ್ಲನ್ನು ಉರುಳಿಸುತ್ತಿತ್ತ (ಮುಕಾ, ೬೩). ರುಬ್ಬುಕಲ್ಲು ; ಆ 
ಶರಣ ಬೀದಿಲೀ ಬರುತ್ತಲಿರ್ದು. . . ಆ ರುಬ್ಬುಕಲ್ಲೂ ಕಂಡು (ಕೊಂನೂ. 


0೪೦-೪) [ರುಬ್ಬು _. ಕಲ್ಲು (< ಕಲ್ಕ್‌)) 
ರುಬ್ಬುಗುಂಡು (ನಾ). ಇ ರುಬ್ಬುಗಲ್ಲು: ನಿಮ್ಮ ಶಿರಸ್ಸು ಎಂಬುದು ಹೇಗೆ 


ಬೇಕೋ ಹಾಗೆ ಹೊರಳಿಸಬಲ್ಲ ರುಬ್ಬುಗುಂಡಾಗಬೇಕು (ರಕ್ಕೆ. ೭೨); 
ಹೃದಯವೋ ರುಬ್ಬುಗುಂಡೋ (ತಡಕು. 36-4). [ರುಬ್ಬು 4 ಗುಂಡು] 

ರುಮಡಿ (ನಾ). ಒಂದು ಬಗೆಯ ವಂರ; ಔದುಂಬರವೃಕ್ಷ; ಅತ್ತಿಮರ : 
ಆತ್ತಿ (ಉಂಬರ, ರುಮಡಿ) :_ ಪ್ರಸಿದ್ದ ಆ ಕಟ್ಟಿಗೆ 'ಸಾಧಾರಣ ತರದ್ದು 
(೫ಳಾಗೆ: ೩). [4 ಮರಾ. ರುಮಡಃ ರುಂಬಡ] 

ರುಮಾಲಿ (ನಾ). ಕಳ್ಳತನಕ್ಕಾಗಿ, ದೇಹವು ಒಳಗೆ ತೂರುವಂತೆ, 
ಮನೆಯ ಛಾವಣಿಯಲ್ಲಿ ರಂಧ್ರ ಕೊರೆದು ಇಳಿಯುವಿಕೆ ; ಬಾಗಿಲಿನ 
ಹತ್ತಿರ ಗೋಡೆ ಕೊರೆದು ಒಳಸೇರುವುದಕ್ಕೆ ' “ಬಗಲಿ” ಪದ್ಧತಿಯೆಂದೂ, 
ಛಾವಣಿಯಿಂದಿಳಿಯುವುದಕ್ಕೆ. “ರುಮಾಲಿ” 'ಪದ್ಮತಿಯೆಂದೂ ಕರೆಯುವ 
ರೂಢಿಯಿದೆ (80ಗಾ6. ೦೩೦): [4 ಮರಾ. ರುಮಾಲೀ] 

ರುಮಾಲ್ಕು, ರುಂಬಾಲ, ರುಮಾಲೆ, ರುಮ್ಮಾಲು, ರೂಮಾಲು, 
ರೂಮಾಲೆ (ನಾ). ತಲೆಗೆ ಸುತ್ತಿ ಕೊಳ್ಳುವ ಉದ್ದವಾದ ಬಟ್ಟಿ; 
ಪೇಟ ; ಮುಂಡಾಸು : ಚಿನ್ನದ ಸರಿಗೆರುವಾಲು ಸುತ್ತಿ ಮಲ್ಲಿಗೆಯಂ 
ಮುಡಿದು (ಯನಳ. ೩೦); ರುಮಾಲುಗಳಂ ಕೈ ಕೈಗಳಿಂ ಸುಮಾನದಿಂದ ಪಿಡಿದು. 
(00. ೨೦೬-೨೦) ; ಹೊರಗೆ ಹೊರಟಾಗ ತಲೆಗೊಂದು ರುಮಾಲು 
(ಕತ್ಕಗೋ: 3). ರುಶಿಬಾಲ : ನೀ ರುಂಬಾಲ ಸುತ್ತು (88. ೦೬); 
ನಾಲ್ಕು ಬೆರಳು ಅಂಚಿನ ಜರದೆ ರುಂಬಾಲ (ಮುಂಗಾಫು- ೨೬). ರುಮಾಲೆ: 
ಗಂಡಸರು ತಲೆಗೊಂದು ರುಮಾಲೆಯನ್ನು ಬಿಗಿಯುವರು (ಶಾಲಕ್ರ. 7, ೩6೦). 
ರುಮ್ಮಾಲು ; ಮಿಸುನಿಯ ಜರತಾರ ರುಮ್ಮಾಲು ಪೈರಣೆ ಪೊಸತುದ 
ದುಪ್ಪಟದಿಂದ . . , ರಂಜಿಸಿದನು (ಕುನಂ- ೨೩-60) ; ಭಾರಿಜರದ ವಾರಿ 
ರುಮ್ಮಾಲಾ ಸುತ್ತಿಕೊಂಡಾಂವಾ (ಸರಗ: $3- ರೂಮಾಲು ; 
ಜರೀಪೇಟ ರೂಮಾಲನ್ನು ಸುತ್ತಿಕೊಂಡು ಹಾಡುತ್ತಿರಲು" (ಕಢಾಮಂ.- 
2೫, 00). ರೂಮಾಲೆ : ಪೂಮಾಲೆ ಇಲ್ಲದಿದ್ದರೆ ರೂಮಾಲೆ ಬೇಡವೋ ? 
(ಣರ). [+ ಪಾರ, ಹಿಂ. ರುಮಾಲ್‌, ರೂಮಾಲ್‌ ; ಮರಾ. 
ರುಮಾಲ್‌./ತಮಿ, ರುಮಾಲೈ, ಉರ:ನಎಲೈ; ತುಳು. ರುಮಾಲ್‌; 
ತೆಲು. ರುಮಾಲು} | 

ರುಮಾಲ್ಕು (ನಾ): ಒಂದು ಘನಅಡಿ ; ಒಂದು ಘನಫೂಟು : ಬಾವಿಯ 
ಆಳವನ್ನೆಲ್ಲ ಒಂದು ರುಮಾಲಿನಳತೆಯಷ್ಟು ಅಗಿದು ತೆಗೆದರೆ ಹತ್ತು ಆಣೆ 
ಯೆಂದವರು, ತಿಳಿದಿದ್ದರು. ಆದರೆ ಒಂದು ರುಮಾಲೆಂದರೆ ಒಂದು 
ಘನಫೂಟು ಎಂದು ಲೆಕ್ಕವಿತ್ತು ಗ] 

ರುಮಾಲೆ ' ರುಮಾಲ್ಕು ' ನೋ. 

ರುಮುಜುಮು (ನಾ): ಒಂದು ಅನುಕರಣ ಪದ: ಜುಮ್‌ಜುಮು 
ಸುಮುಜುಮು ಗುಂಗುಣು ದುಮುದುಮುನಾದದ ನದಿಯೊಂದು ನಡೆಧಾಂಗ 
(ಸಭೀಗೀ- ೩0-03). 

ರುಮುರುಮು (ಅ). ವೇಗವಾಗಿ ಎಂಬರ್ಥವನ್ನು ಸೂಚಿಸುವ ಒಂದು 
ಅನುಕರಣಾವ್ಯಯ : ರುಮುರುಮು.ಹೆಜ್ಜೆ ಇಡುತ್ತ ಶಿನ್ನನ ಮನೆಯತ್ತ 
ನಡೆಯಹತ್ತಿದ (ಕೂರುರಾ- 00) ; ಗಾಳಿ ರುಮಖರುವನು ಬೀಸುತ್ತಿರುತ್ತದೆ 
(ಜುತ್ಕುಶು- ೩೦). 


(ಗ್ಮೈೈತಿತ- ೩೬೪) 


೭೬೩೭ 


wu 


ರುಮೆ (ನಾ). ಉಪ್ಪಿನ ಗಣಿ ; ಉಪ್ಪಿನ ಮೋಳೆ : “ಉಪ್ಪನ ಕಟ್ಟಿರು 


ರಂಷಿ 
ಮನೆ (ರುಮಾ)ಯೆಂಬುದು” (ಶಂಯು. 46-03) ; ಪುಷ್ಟಾದಿ ರುಮೆಯ 
ನ್ನೈರದು ಲವಣವೆನಿಪಂತೆ (ಅನೂ. 6-೪-೭). [ಸಂ. ರುಮಾ] 
ರುಮ್ಮಾಲು "' ರುಮಾಲ್ಕು' ನೋ. 


ರುಮ್ಮು, (ಕ್ರಿ). ಸುತ್ತಾಡಿಸು ; ಶ್ರಮಪಡಿಸು (?) : ಗಾಣ ಹಾಕಿ 
ರುಮ್ಮಿದರ ಇದರ ಡುಬ್ಬ ಕಡಿಯಾಕ ಆಗದಿದ್ದರ. ನನ್ನ ಹೆಸರಗೊಂಡ ಕರಿ 
ಬ್ಯಾಡಿರಿ.(ಊ೩೩೦. ೦೩). [ರುಬ್ಬು 1 
(ನಾ). (ಉಕ) ಕುಂಟೆಯನ್ನು ಹಿಡಿಯಲು ಅನುಕೂಲಿಸು 
ವಂತೆ ಅಳವಡಿಸಿರುವ ಹಿಡಿ,-ಹಿಡಿಕೆ ; ರುಮ್ಮಿನ ಮೇಲೆ ಭಾರ ಹಾಕಿ 
ರಂಟೆ ಹೊಡೆಯಲಿ (ರಂ). [?./ಮರಾ. ರುಮಣೀ] 
ರುರು (ನಾ)- ೧. ಮೈಮೇಲೆ ಬಿಳಿಯ ಚುಕ್ಕೆಗಳಿರುವ ಒಂದು ಬಗೆಯ 
ಜಿಂಕೆ : “ಸಾರಂಗಃ - - - ರುರು; - ಈ ೪ ಸುರಂಗ” (ಕಂಡಾ, 
೪-೬);  ರುರುಗಣಮಿತ್ತೆಲಿತ್ತ  ವಿಚರನ್ಮೃಗಸಂಕುಳಮಿತ್ತಲತ್ತ, 
(ರಂತ. ೦೫೬) ; ಕರಿ ರುರು ಹರಿಣ ಶಶಕ ಸಾರಂಗಮೆ ಮೊದಲಾದ 
ಮೃಗಂಗಳೊಡನೆ ಬದ್ಧ; ವೈರಮಂ ಪತ್ತುಃ ನಿಟ್ಟು (ಕುಶತಂ. 002 3೦). 
೨: ನಾಯಿ"; `ರುರುಪರಿಚಿತ' ಪರಾ. ೩, ಒಂದು ಬಗೆಯ ಕ್ರೂರ 


ಮೃಗ. [ಸಂ.] 
ರುರುಪರಿಚಿತ (ಗು). ೧ ಜಿಂಕೆಗಳಿಂದ ಕೂಡಿರುವ. ೨. ನಾಯಿಗಳಿಂದ 
ಕೂಡಿರುವ. ೧, ೨: ಆ ಮಹಾವನಂ ... 


ಭೈರವಾವಳಿಯಂತೆ 
ರುರುಪರಿಚಿತವಖುಂ ಪಿತುಮಹಾನನದಂತೆ ಸಾಮಜಪದಾಭಿರಾಮಮುಂ 
(ತಂದ್ರಫು- ೫-5 ನ). [ಸಂ.] 

ರುರುವಂತಿ (ನಾ). ಒಂದು ಬಗೆಯ ಸಸ್ಯ ; ತೂಬರೆಗಿಡ : “ತುಂಬಿ 
ರುರುವಂತಿ ತಿಂದುಕಂ” (ಮಗಾ, ೩೩-೦೩). ಗ) 

ರುರುವಕ್ವ (ನಾ). ೧. ಜಿಂಕೆಯಂತೆ ಮುಖವುಳ್ಳವನು. ೨. ಶಿವ 
ಗಣಗಳಲ್ಲಿ ಒಬ್ಬ : ಪಯಶ್ಚರವಕ್ವಂ ರುರುವಕ್ಕ ಕನೆಂಬರೆಸೆದರ್ವ್ತ ಶ್ವರ 
ಸ್ಥಾನದೊಳ್‌ Gut ೧೪-೦೩೪). [೫ಂ.] 

ರುವತ್ತೀರ (ನಾ): ಧ್ವನಿಮಾಡುತ್ತಿರುವ ಗಿಳಿ; 
ರುವತ್ಕೀರಾಳಿ ಕೇದಾರದಿಂ (ಊಂ. ೨-೩). 

ರುವರಿ " ರೂವಾರಿ' ಭೋ. 

ರುವಾರಿ " ರೂವಾರಿ' ನೋ. 

ರುವಿ 'ರುವ್ವಿ' ನೋ: 

ರುವ್ವಿ, ರುಪಿ (ನಾ). ಒಂದು ಸಣ್ಣ ನಾಣ್ಯ ; ದಮ್ಮಡಿ : ಕೊಂಡಾಡಿ 
ಬೇಡಿದರು ಕೊಡರೊಂದು ರುವ್ದಿ ಯನು [ ಕಾ೫೦. ಪೈಸವನು] (ಶೃಕಂದ- 
೨-೨೪); ಟಕೆ 0ಕ್ಕೆ ೪ ದುಡ್ಡು ೧೬ ಸಗಿಗುಣಿ ೪ ಪೈಸಾ 6 ಭಾಜಿ 
ಗಾಣಿ ೧೨ ಭಾರಾಗಾಣಿ ೧ಕ್ಕೆ ದಂಗ್ಗಾಣಿ ೨ ದುಡ್ಡಿಗೆ ೩ ರುವ (ಕಾತ್ಮರ- 
ಒ-೨) ; ರುವ್ವಿ ಕೊಡದವ ಕುವಾರು ಕೊಟ್ಟಾ: pS ? [ak ರವಿ: 
ಒಂದು ದುಡ್ಡಿಗೆ ಮೂರು ರುವಿ (ಕರಾಗೆ- ೨60) ; ರುಪಿ ದುಗ್ಗಾಣಿಯನ್ನು 
ಕೂಡಿಸಿ ಗಿರಾಕಿಯನ್ನು ಕಳುಹಿಸುವುದಕ್ಕೆ ಹತ್ತು ನಿಮಿಷ ಬೇಕಾಯ್ತು 
ಅಚ್ಚೆಯ್ಯನಿಗೆ (ರೀನಿಕು. ೬೭). 

. [ದೇ-॥ ತುಳು, ರುವಿ, ರುಯಿ; ತೆಲು. ರುವ್ವ] 

ರುಷವತ್ತು `ರುಷುವತ್ತು' ನೋ. 

ರುಪಿ, ರಿಷಿ, ರಿಸಿ, ರುಸಿ (ನಾ). ತಪಸ್ಸುಮಾಡುವವನು ; ಮುನಿ: 
ಶ್ರಾವಕರಿಂ ರುಷಿಯರಿಂ ಕೃತಾರ್ಥರುಮೊಳರೇ (6ರ್ನಾಮ್ಮ ೦-೨೦೩) ; 
'ಒಡನಂದಿನ ರುಷಿಗಳು ತಮ್ಮ ಪೆಸರಲಿ ಬಿಡದೆ ತೀರ್ಥವ ಕಲ್ಪಿಸಲು (ಕತ. 

ರಿಷಿ: ಶ್ರೀಮಾಸೇನರ್ಪ್ರೃರಮಪ್ರಭಾವರಿಷಿಯರ್‌ (ಎಳ. 71, 

೨೭-೦ ; ತು. 700); ಅಲ್ಲಿಯ ರಿಷಿಯರಾನ್‌ ಚಿರಚ್ಛೇದಂಗೆಯ್ದ ಪುತಕನಕ್ಕು 


- ಅಗಲ್ಲು ಪೋಗವು 
[Ao.] 


೫-೩೬)- 


(ov. x (5)7 390. ೬೬-೨೪; 860)- ರಿಸಿ; ನಾಡೊಳಗಿರ್ದ ರಿಸಿಯ 


ರುಷಿತ 


ರ್ಕಳ್ಗೆಲ್ಲಂ ಬಟ್‌ಯಟ್ಟಿ (ನಡ್ಗಾಣ. 68-6); ರಿಸಿಗಳೊಳ್‌ ಆರೆಬರ್‌ ಒಂದೆಡೆ 
ಯೊಳೀ ಪಟವಾತಂ ನುಡಿಯುತೆ ಜನ್ನದಾರಮಂ .ಫೊಸೆಯುತಿರ್ಪರ್‌ 
(6ರ್ಕುತ, ೦-೯): ರುಸಿ: "ರುಸಿವಳ್ಳಿ' ಪರಾ. [ಸಂ. ಯಸ] 

ರುಷಿತ (ಗು). ಕೋಪಗೊಂಡ ; ರೋಷಗೊಂಡ :  ಸಿಂಜನಿಯ 
ಚಾಪಟಂಕೃತಿ: ಕಲಿಯ ಪೌರುಷದ ರುಪಿತೆರಾವಂ . . . ಕೀಲಿಸಿತು ಕಿವಿಗತಿ 
ಕಥೋರವಂ |  (ಶತ್ರಾಂಗ. $3-332)- [ಸಂ.] 

ರುಪುವತ್ತು, ರುಷವತ್ತು (ನಾ). ನ್ಯಾಯವಿರುದ್ಧವಾಗಿ ಪಡೆಯುವ 
ಆಥವಾ ಕೊಡುವ ಹಣ ; ಲಂಚ": ಕಕ್ಷಿಗುರಂಿಂದ ರುಷುವತ್ತಿಗೆ 
ಯತ್ನಪಟ್ಟರೆ ನಾನು ಮ್ಯಾಜಿಸ್ಟೇಟಾಗಿ ಗಮನಿಸಬೇಕಾಗುತ್ತೆ (408. ೬೪); 
ನಮ್ಮ ಅಧಿಕಾರಿಗಳು ಯಾರೂ ಲಂಚೆ ರುಷುವತ್ತು ತೆಗೆದುಕೊಳ್ಳಕೂಡದು. 
(ತ್ರಕಾಜಿ. 11, 960). ರುಷವತ್ತು : ಲಂಚ, "ರುಷವತ್ತು' 
ಇ). [ ಅರ. ಪಾರ. ಹಿಂ. ರಿಶ್ವತ್‌; 
ರುಶ್ವತ್‌, ರುಷ್ವತ್‌,, ರಿಶ್ವತ್‌ ] 

ರುಷೆ (ನಾ). ಕೋಪ ; ಸಿಟ್ಟು: ನೀಂ... ರುಷೆಯನಿಂತಾರೊಳಭಿ 
ನಯಿಸುತಿರುವೆ (ನಗ. «೩). [ ಸಂ, ರುಷಾ] 

ರುಪ್ಪ (ಗು). ೧. ಕೋಪಗೊಂಡ ; ಸಿಟ್ಟಿನಿಂದ ಕೂಡಿದ. (ನಾ). 
೨. ಕೋಪ ; ಸಿಟ್ಟು. ೩. ಕೋಪಗೊಂಡ ವ್ಯಕ್ತಿ; ಸಿಟ್ಟಾದ 

ವ್ಯಕ್ತಿ : ಪದಗರ್ಭವನ್ನು ಕೇಳಿದ ಪಂಡಿತರು ಒಡನೇ ರುಷ್ಪರಾದರು 

(ಗಳು. 3೨); ಅವರ ಮಾತಿಗೆ ಸಾಧ್ವಿಯಾದ ಸೋಫಿಯಾಳು 
ರುಷ್ಪಳುದಳು (ಸಂಜ. ೯೬). [ಸಂ] 

ರುಸ್ಕ (ನಾ). ಮೈಮೇಲೆ ಬಳಿಚುಕ್ಕೆಗಳುಳ್ಳ ಅಥವಾ ಬಿಳಿಬಣ್ಣದ 


(sribe. 
ಮರಾ, ರುಶವತ್‌, 


ಪಾದಗಳುಳ್ಳ ಓಕೆ: “ಆ ಯಿಷ್ಕಮದು . ..ಸಾರಂಗಮಕ್ಕಾ” 
(ಮಂಗರಾ. 96-00), [ -೬ಸಂ, ಭಶ್ಶ ] 

ರುಸಿ ` ರುಷಿ' ನೋ. 

ರುಸಿಪಳ್ಳಿ ' ರುಸಿವಳ್ಳಿ ' ನೋ. 

ಶುಸಿವಳ್ಳಿ, ರಿಷಿಹಳ್ಳಿ, : ರುಸಿಪಳ್ಳಿ (ನಾ). ಯಷಿಗೆಳು ವಾಸಿಸುವ 


ಸ್ಥಳ ; ಆಶ್ರಮ: ಈ ರುಸಿವಳ್ಳಿ ಸಯೊಳಾನವಿಚಾರದೆ ಯುಸಿಸುತನನೊರ್ವ 

ನಂ ಕೊಂದೊಡೆ (ಶಂತತ)- ೨೬೯-೦೩). ರಿಷಿಹಳ್ಳಿ : ಬಸದಿಯ ವಸದಲಿ 

ಪಲವ ಮನೆಗಳ ಮಾಡಿಸಿ ರಿಷಿಹಳ್ಳಿಯೆಂದು ಫೆಸರನಿಟ್ಟು (ಮೈಂ: ೦೫೩೨ ; 

ರುಸಿಪಳ್ಳಿ : ' ಸಿಂಧುತಿರದ ರುಸಿಣಣ: ಖುಷಿ] 

» ಪಳ್ಳಿಯೊರ್‌ ಮೃಗಾಯಣನೆಂಯ ಮುನಿಗಂ ವಿಶಾಖೆಯೆಂಬ ಗೊರ: 
ಗೌತಮನೆಂಬ ಮಗನಾಗಿ ಪುಟ್ಟಿ (6೯ನೇ. 9-0೨೭ ವ): 

[ರುಸಿ (ರುಖ) 4 ಪಳ್ಳಿ] 

ರುಸುಂ, ರುಸುಮು (ನಾ). ನಿಯಮಾನುಸಾರವಾಗಿ ಕೊಡುವ ಶುಲ್ಕ, 
ತೆರಿಗೆ ಮೊದಲಾದ ಹಣ : ದಿವಾನ್‌ಪೂರ್ಣಯ್ಯನದರಿಗೆ , , 
ನಿವ್ವಳಹಣದಲ್ಲಿ ಶೇಕಡ ' ಅರ್ಧರೂಪಾಯಿಯಂತೆ ರುಸುಂ ಸಹ ಪಾವತಿ 
ಯಾಗುತ್ತಿತ್ತು (ನುಶಾತಂ- 11, ೩೪ .; ಅವರಿಗೆ ಕೊಡುವ ರುಸುಂ 
ಕ್ರಮಪಡಿಸಲ್ಪಡುವುದು (ಗ್ರಾಮಾ. 0). ರುಸುಮು : ಫಸಲು ಕಟಾವಾದ 
ಕೂಡಲೆ ಧುನ್ಯವು ಕಣದಲ್ಲಿ ಇದ್ದ ಹಾಗೆಯೇ ಬಾರಾಬಲೂತಿಯ ರುಸುಮು 
ಗಳನ್ನು ತೆಗೆಯುತ್ತಿದ್ದರು (ಕಾಮಶಂ- ೩0) ; ಒಂದು ಗಂಟೆಯ ಸಮಾ 
ರಂಭಕ್ಕೆ ಐವತ್ತು ರೂಪಾಯಿಗಳ ರುಸುಮು ತೆಗೆದುಕೊಂಡ ಒಬ್ಬ ಬ್ಚಿ ಪುರೋಹಿತ 
(ug. ೨೪೦) [ 4-ಅರೆ. ರಸೂಮ್‌.; ಹಿಂ. ರುಸೂಮ ರಸೂರ್ಮ ; 
ಮರಾ. ರುಸುಮ್‌, ರುಸೂಮ್‌ ] 

ರುಸುಮು ` ರುಸುಂ ' ನೋ. 

ರುಸ್ತುಂ (ಗು). ೧. ಸಮರ್ಥನಾದ ; ಗಟ್ಟಿಗನಾದ : ಕ್ಲಬ್ಬಿನ ರುಸ್ತುಂ 
ಆಟಗಾರರು (ಕಾಯಕ.58). (ನಾ). ೨. ಸಮರ್ಥ; ಗಟ್ಟಿಗ; ಬಹಳ ರುಸ್ತುಂ 


0೬-೨೪ ; 1069). 


೭೬೩೮ 


ರೂಕ್ಷಾವರ್ತ 


ಕಾಣೋ, ನೀನು (ನತೆಡಾ- 1, ೮೩6). 
[+ ಅರ. ಹಿಂ. ರುಸ್ತಮ್‌ ; ಪಾಠ. ಮರಾ. ರುಸ್ತುಮ್‌,ರುಸ್ಪೂಮ್‌, 
ರುಸ್ತಮ್‌] 
ಶುಹೆ (ನಾ). ಗರಿಕೆ; ದೂರ್ವೆ: “ದೂರ್ವಾ . . , ರುಹಾ, ಅನಂತಾ-- 
5] ೬ ಗರಿಕೆಹುಲ್ಲಿನ ಪೆಸರುಗಳು” [ ಸಂ. ರುಹಾ ) 
ರುಳಿ “ಲುಳ್ಳಿ ನೋ. 
ರ್ಕೂ (ನಾ). (ಪಾಠ, ಮಗ್ಗಿ ಮೊದಲಾದುವನ್ನು) ಕಂಠಪಾಠಮಾಡು 
ವುದು; ಉರು: (೪. 
ರೂಹಾಕು «+ ಗಟ್ಟಿಮಾಡು ; ಉರುಹಾಕು : ಸಂಜೀ ಮುಂಜಾನೇ 
ಎಷ್ಟು. ರೂಹಾಕಿದ್ರೂ ನನಗನಕಾ ಒಂದ ಶವಿತಾಯೇನ್ಬಾಠ ಮಾಡಲಿಕ್ಕೆ 
ಆಗತಿದ್ದಿಲ್ಲಾ (ಕುಂತಿತು, ೪3) ; ಮಾಸ್ತರರು... * ಮಾತನ್ನು ರೂ 
ಹಾಕುತ್ತಿದ್ದರು (ಗಂಣಸಾ. ೩೭). [+ ತೆಲು. ರೂವು, ರುವ್ವ ] 
ರ್ಮೂ (ನಾ). “ರೂಪಾಯಿ ಎಂಬುದರ ಸಂಕ್ಷಿಪ್ತರೂಪ : ಆ ಪಸ್ತಕಕ್ಕೆ 
ಎಂಡು ರೂ. ಹತ್ತು ಪೈಸೆ (6).  [ ಎ ರೂಪಾಯಿ] 
ರೂಕ್ಷ (ಗು). ೧. ಬಿರುಸಾದ ; ಒರಟಾದ; ನುಣುಪಾಗಿರದ : 
ರೂಕ್ಷಕೇಶದ ಕಲಿಪುರುಷ ಸಾಕ್ಷತ್ಕರಿಸಿ: (ತಿಮ್ಮುಸ್ತೀ., 9-69); ಸಿಂಹಾಕೃತಿಯ 
ಮಹಾರೂಕ್ಷಶೈಲೋಪಮಂ ಭೀಮಕಾಯಂ ಕಥಿನಗಭೀರನು ಯೋಗಿ 
(ಶ್ರೀರಾಶಾ- ೦೪೩-೩). ೨. ಕಠಿಣವಾದ ; Pipi ೩.ತೀಕ್ಷೈ್ಚ 
ವಾದ : 'ರೂಕ್ಷದಾಹ' ಪರಾ. (ನಾ). ೪. ಕಾಠಿಣ್ಯ; ಗಡುಸು 
ತನ : “ರೂಕ್ಷಮಾ ವಸು ತೀಕ್ಷ್ಣಂ” (ಶುಂಗರಾ- 00-3)- ೫. 'ಕರಿಣವಾದ 
ಮಾತು; ಒರಟುನುಡಿ : ರೂಕ್ಷವನು ನುಡಿಯುತಿಹೆ ಮಿತಿಮಾರಿ 
(೫4೫: ೬): ೬. ಕ್ರೂರನಾದವನು; ನಿರ್ದಯಿ; ಆ ಹಿರಣ್ಯಾಕ್ಷನಂ 
ದಿವಿಜಾಧೀಶ್ವರರೂಕ್ಷನಂ . . - ಕೊಂದು (೩7ರ: 0-೭) ; ರೂಕ್ಷನಿಗೆ 
ಕಣ್ಣ ಳಲ್ಲದೆಯೆ ಬೇರೆ ಗುರಿ ಸಲ್ಲದಯ* (ಕ್ರೀಡಾನಾ-050-088). ೭. ಸಿಡುಕು; 
ಕೋಪ: ಕತ್ತಲೆಯು ಭೀತಿಯನ್ನು. ಂಟುಮಾಡಿ ರೂಕ್ಷವನ್ನೂ ಎಚ್ಚರವನ್ನೂ 
ನಾಶಮಾಡುವುದು (ಸಳನ್ಕೆ- ೫6): [ಸಂ.] 
ರೂಕ್ಷಣ (ಗು)- ಕಠಿಣವಾದ ; .ಪೌರುಷದ ರೂಕ್ಷಣಧನುರ್ವಿದೈಯಲ್ಲದೆಯೆ 
ಲಲನಃಾಸಹಜರತಿರಲಾಭ್ಯುಸವಿನಿತಿರದ ಆ ಚೈತ್ರವಾಹಿನಿ $ರೀಟಿಯೆಡೆಗೈ 
ದಿದಳ್‌ (8ತ್ರಾಂಗ- 3೨-೬೦೦)- [೭ರೊಕ್ಷ] 
ರೂಕ್ಷತನ (ನಾ). ಒರಟುತನ ; ರೂಕ್ಷತನದಿಂದ ಕೂಡಿದ್ದೂ ಮೌಲಿಕ 
ತರತಮಜ್ಞಾ ನವಿಲ್ಲದ್ದೂ ಆದ ಉಚ್ಛೆ ಎ೦ಿಖಲತೆಯು ಆದಕ್ಕೆ ಸಲ್ಲುವುದಿಲ್ಲ 
(ನಂತವ್ಕ- ೦೦ ಹಿನ್ನುಡಿ)- [ ರೂಕ್ಷ 4 - ತನ] 
ರೂಕ್ಷತೆ (ನಾ): = ರೂಕ್ಷತನ ; ರೂಕ್ಷತಾವಿಕೃ ಶಿಯಿಂ ಗುಜ್ಜುಮೆಯ್ಕಿಂ 
ಕುರೂಪಂಬೆತ್ತ ಶ್ರೀಗಂಧಕಾಷ್ಮ: ವಕ್ರತೆಗಗ್ನಿಲಗ್ನದಿಂ, ಕೇಳಿ ರೂಪ 
ಶೂನ್ಯತೆಯೊದೆಗಲೇಂ? (ಶ್ರೀಶ ೦೨೪-೬೩4); ಒಂದು ಬಾಳಿನ ಬೆಳಸು 
ಸಂಯಮದ ರೂಕ್ಷತೆಯ ಶಾಂತಿಸೌಜನ್ಮವನು ರೂಢಿಸಿದ ನಿಮ್ಮಂಥ 
ಬದುಕು ಇನ್ನೆಂದು ಬಂದೀತು ಬುವಿಗೆ 2 (ಅನುಕ: ೨೦-೦೪)- 
[ ಸಂ. ರೂಕ್ಷತಾ] 
ರೂಕ್ಷದಾಹ (ನಾ). ತೀಕ್ಷ್ಣವಾದ" ಉರಿ; ಅತಿಯಾದ ಉರಿ: ರೂಕ್ಷ 
ದಾಹಗಳು ಶಮನವಾಗಿ ಸುವರ್ಣದಂತೆ ವರ್ಣ ಉಂಟಾದ ದೇಹವು:ಟಾಗಿ 
ಹೊಟ್ಟೆ ಯುಂಬ್ಬರವನ್ನು . . . ಪರಿಹರಿಸುವುದು (ಸಕವೈ- 50): [ಸಂ.] 
ರೂಕ್ಷ್ಮಾನಿಲ (ನಾ). ಬಿರುಸಾದ ಗಾಳಿ; ಬಿರುಗಾಳಿ: ರೂಕ್ಷುನಿಲಪಾತದಿಂ 
ತಪನತಾಪದಿನಂಬಿಕೆಗಗ್ಗಳಂ ಪರಿಮ್ಲಾನತೆಯಕ್ಕುಂ 


(ಸಿರ್ಕಾಂತಿ, ov). 


40 


(z0040a- ೦೦-034) - 


[ಸಂ.] 
48 |ರೂಕ್ಷಾವರ್ತ (ನಾ). ಒಂದು ಬಗೆಯ ರೋಗ: ತೊಡೆಯುಂ 
ಮೊಗಮುಂ ಕಾಲುಂ ಬಿಡದಾಡುವುದರ್ಕಬಿ:ಬದತ್ತಲೆ ನೋಟ್ಕುಂ 


ರೂಕ್ಷಾಳಕ 


ನಿಡುಸುಯ್ಸು/ 0 ಧಾತುಗಳುಂ ಕಿಡುಗುಮತಿಪ್ರಬಲಮಾಗೆ ರೂಕ್ಷಾವರ್ತಂ 
(ಅಕ್ಕಶಾ- 00-0). [ಸಂ.] 

ರೂಕ್ಷಾಳಕ (ನಾ). ಒರಟಾದ ವಯಂಗೂದಲು ; 
ುತ್ತಿನೊಳಿರ್ದ ರೂಕ್ಷಾಳಕಂಗಳನೋಸರಿಸುತ್ತೂಂ ಮೆಲ್ಲನೆ ಮೇಳಿಸಿ 
ಕನ್ನೆಯಂ (60ಘ- ೩-೩೦)- [ ಸಂ, ರೂಕ್ಷಾಲಕ ] 

ರೂಡಿ (ನಾ): ೧. ಬಳಕೆ; ಚಾಲ್ತಿ: “ರೂಡಿ-ರೂಢಿ ಮಾಡಿಕೆ, ಪ್ರಸಿದ್ಧಿ” 
(4544 ೩೮); ಹಾಗೆ ಇದ್ದ ಪಕ್ಷಕ್ಕೆ ನಮ್ಮಲ್ಲಿ ಹೊಸ ನಡತೆಗಳು 
ಎಂದಿಗೂ ರೂಡಿಯಲ್ಲಿ ಬರುತ್ತಿದ್ದಿಲ್ಲ (ಮುಂಂಯ- $. ೪-೦೯). ೨. ಹೆಸರು 
ವಾಸಿ; ಪ್ರಸಿದ್ಧಿ : ಬಸಂತನೊಲ್ಕೊಲಿಸಿ ಕಾಡುವ ರೂಡಿಯ ಬರ್ದು 
ವೆಂಡಿರಂ ನಿಲೆ ಸೆಜಕಿಗೆಯ್ವಂ (n: 38). [5 ಸಂ. ರೂಢಿ ] 

ರೂಡಿಸು (ಕ್ರಿ). ೧. ಎಲ್ಲರಿಗೂ ಪರಿಚಿತವಾಗು.- ವಿದಿತವಾಗು : 
ಕ್ರೀಡಿಸುವನಾ ಪುರದೆ ರೂಡಿಸಿದ ಬೀದಿಯೊಳ್ಳೋಡದೆಲ್ಲೆ ಡೆಯೊಳಂ ಪಸುಳೆ 
ಪರಪುಟ್ಟನಾಗಿ (ಕೈ ಬಣ: ೨೬೨): ೨: ಏಳಿಗೆಯಾಗು; ಅಭಿವೃದ್ಧಿ 
ಯನ್ನು ಹೊಂದು; ಪುಡಿವದೆಳವೆಅಕಿ ಪುಣ್ಣಮಿವರೆಗಂ ರೂಡಿಸಿ 
ದಿನದಿನದಪ್ಪದೆ. ಕಲೆಯೊಳ್‌ ಕೂಡಿ ಬಳಿದು (ಟರ ೨-೬9). 
೩... ಕಲ್ಪಿಸು; ಏರ್ಪಡಿಸು: ಮೋಡಿಯಜಾದು ದೈರೆದೊಕೆಗಳ್ಳೆ 
ಮನೆಗಳ 'ರೂಡಿಸಿರ್ದನು ವಿಶ್ವಕರ್ಮ (608. ೨೨-೭೩)- -೪. (ಆಸ್ತಿ 
ಮುಂತಾದುವನ್ನು) ಗಳಿಸು ; ಸಂಪಾದಿಸು : ಆತ ಮನೆಬಾಗಿಲು 
ಚೆನ್ನಾಗಿ ರೂಡಿಸಿಕೊಂಡಿದ್ದಾನೆ. (69)- [ರೂಡಿ 4 -..ಇಸ್ಕು) 

ರೂಢ (ಗು). ೧. ಹತ್ತಿದ ; ಏರಿದ. ೨. ಹುಟ್ಟಿದ ; ತಲೆದೋರಿದ. 
೩. ಬೆಳೆದ ; ವೃದ್ಧಿಯಾದ. ೪. ದೊಡ್ಡ ; ಬೃಹತ್ತಾದ. ೫. 
ಎಲ್ಲರಿಗೂ ತಿಳಿದ, -ನೆದಿತವಾದ. ೬. ಪ್ರಸಿದ್ಧ ವಾದ ; ಖ್ಯಾತವಾದ- 
೭. ಪದ್ಧತಿಯ; ಬಳಕೆಯ. (ನಾ). ೮. [ವ್ಯಾಕ] ಪದಗಳಿಗೆ 
ಇರುವ ಮಾಜ್ಯಾರ್ಥವಲ್ಲದ ಅರ್ಥ.- ಪ್ರಸಿದ್ಧವಾದ ಅರ್ಥ ಅವಯ 
ವಾರ್ಥವಿಲ್ಲದೆಯೂ - - , ಪ್ರಸಿದ್ಧವಾದರ್ಥವು ರೂಢವು (ಶೊತ:ಗ- 0೬೦); 
ಪದಗಳ 'ಎಛಾಗವನ್ನು. ಯೋಗ್ಯ. ರೂಢ, ಯೋಗರೂಢ ಮೊದಲಾದ 
ಭೇದಗಳಂದ ವಿಭಾಗಮಾಡುವರು (೬6೫ 0೪೭): '[ಸಂ.] 

ರೂಢಗೊಳಿಸು (ಕ್ರಿ). ಬಳಕೆಗೆ ತರು ; ರೂಢಿಯಲ್ಲಿರುವಂತೆ ಮಾಡು: 
ಮೊದಲಿನ ಕನ್ನಡಕವಿಗಳೆಲ್ಲ ಜೈನರಾಗಿದ್ದುದರಿಂದ. ಚಂಪೂರೂಪವನ್ನು 
ಕಲ್ಪಿಸಿ ಕನ್ನಡದಲ್ಲಿ ಅವರೇ ರೂಢಗೊಳಿಸಿದರೆಂದು ತೋರುತ್ತದೆ 
(ರ, ೪): [ರೂಢ 4 ಕೊಳ್‌ 4 - ಇಸ್ಕು) 

ರೂಢನಾಮ (ನಾ). ೧. ರೂಢಿಯಿಂದ ೭ ಬುಡ ಹೆಸರು; ಖ್ಯಾತನಾಮ: 
ಈ ನಾಡ ಪ್ರಭುಗಳೆಲ್ಲರಗೂ ಚಿಕ್ಕಪ್ಪಗೌಡರೆಂಬುದು ರೂಢನಾಮವಾಗಿತ್ತು 
(Cason: ಟ) 2. [ವ್ಯಾ] ನಾಮಪದದಲ್ಲಿ ಒಂದು ಬಗೆ; 
ನಿಷ್ಟತ್ತಿಗೆ ಒಳಪಡದೆ, ರೂಢಿಯಿಂದ ಅರ್ಥವನ್ನು ಹೊಂದುವ 
ಪದ ; ಬಳಕೆಯಿಂದ ಅರ್ಥಪಡೆಯುವ ಪದ : ರೂಢನಾಮಮೆಂದುಂ, 
ಅನ್ವರ್ಥನಾಮಮೆಂದುಂ: ಆಂಕಿತನಾಮಮೆಂದುಂ, ನಾಮಂ ಮೂದೆಅನಾ 
ಗಿರ್ಪದು (ಕಜುರ- ೭೬ ನ್ಮ): ಗಂಡಸು, ಹೆಂಗಸು. ನೆಲ . . . ಇವು 
ಆಯಾ ಪದಾರ್ಥಗಳಿಗೆ ಹಿಂದಿನಿಂದಲೂ ರೂಢಿಯಾಗಿ ಬಂದಿರುವ ಹೆಸರನ್ನು 


ಅತಿರಕ್ತಾ ಶೋಕದ 


ಹೇಳುತ್ತವೆ. ಇಂಥ ನಾಮವಾಚಕಗಳಿಗೆ ರೂಢನಾಮಗಳೆಂದು ಹೆಸರು 
(ಅನ್ಯರು ೨೩)- [ಸಂ ರೂಢನಾಮನ್‌] 
ರೂಢಬುದ್ಧಿ (ನಾ). ವ್ಯಾವಹಾರಿಕ ಬುದ್ಧಿ: ಸಹಜವಾದ ಅರಿವು ; 


ಯಾವ ಮಾತು --ಸಂದರ್ಭಗಳಲ್ಲಿ ರೂಢಬುದ್ಧಿಗೆ ಅಶ್ಲೀಲತೆಯ ಧ್ವನಿಯು 
ಹುಟ್ಟಬಹುದೋ ಅಂಥ ಮಾತು . . . ಅವೆರದು (ಏಿಕಾಮಂ, ೦೦೦). [ಸಂ.] 
ರೂಢಮೂಲ (ಗು)- ಬಹಳಕಾಲದಿಂದ ಬಳಕೆಯಲ್ಲಿರುವ: ಅನೂಜಾನ 
ವಾದ: ತರಗತಿಯ ಪಾಠಗಳೇ ಶಿಕ್ಷಣದ ಸರ್ವಸ್ವ ಶ್ವವೆಂದು.. ರೂಢ 


೭೬೩೯ 


40 


46 


ರೂಢಿವೆಜು 


ಮೂಲವಾಗಿರುವ ಭಾವನೆ ಹೋಗಬೇಕು (೫5. ೦೩೭). [ಸಂ.] 
ರೂಢಿ. (ನಾ). ೧. ಭೂಮಿ; ಧರೆ: ರೂಢಿಗೆ ರೂಢಿವೆತ್ತೆಸೆವ ಬೆಳ್ವಲ 
ದೇಶಮನಾಳ್ವ ಗಂಗಪೆರ್ಮ್ಮಾನಡಿಗಳಿಂದಂ (23. ೩೪; ೩10-0೬ ; 3072) ; 
ಅವಿವೆನ್ನದೆ ರೂಢಿಯ ತಾಣಮೆಲ್ಲಮಂ ತೀರ್ಥಕರರ ಕೇವಳಿಗಳ ಮುನ್ನೆ 
ವಿಹಾರಿಸಿದೆಡೆಗಳಿವೆಲ್ಲವೆಂದು ನಂಬುವುದು (ಸುಕ. ೨-೬೫), ೨. 
ಲೋಕದ ಜನ ; ಜನತೆ : ವರಶಿಶುವ ನಲಿದಾಡಿಸುವ ರೊಢಿಯಿಲ್ಲೆಂದು 
ನೆಟ್‌ ನೊಂದು ಮಳುಗುವಳು (ಕಂ. 3೮-೦೪). ೩. ಪ್ರಸಿದ್ಧಿ ; 
ಕೀರ್ತಿ : ಅಗ್ಗಳಿಸಿರ್ದ ರೂಢಿ ತನ್ನೊಳಮದ್ದ್ವೋಸ್ಪಿರೆ. (ಬಳ. ೪, 
ರೇಂರು. ೧೬-೫೮ ; 3136); ರೊಢಿಯೋಲೆಯಕಾಜನರ್ಜುನನಾಡಿ ಪತಿಕರಿಸು 
ವನು ನೀನದ ನೋಡಿ ಸಂತಸಬಡು (ಕುಳ. ೯-08), ೪. ವಾಡಿಕೆ; 
ಬಳಕೆ ; ಅಭ್ಯಾಸ : ಸಕಳವ್ಯಾಕರಣಾರ್ಥಶಾಸ್ತ್ರ ೬ ಶಕುನಾದಿ 
ಪ್ರೌಢಿಯೊಳ*್‌ ರೂಢಿಯಾಯ್ತು ಕಂಮಾರಂಗೆ (ಕತೃಶಿ. ೦೨-೬೪); ಇದು. 
ರೂಢಿಯ ಮಾತು (ಬಕ್ಕ. ರೂಢಿ ಇಲ್ಲದ .ಪದ ಹಾಡಿದರೆ 
ತಿಳಿದಾನೆ? (ಣಂ). ೫. [ಕಾವ್ಯಮಾ] ಶಬ್ದಗುಣಗಳಲ್ಲಿ ಒಂದು ; 
ಹೆಚ್ಚು ಪ್ರಚಾರದಲ್ಲಿರುವುದು : ಶ್ಲೇಷ: ಲಾಲಿತ್ಯ - ರೂಢಿ 
ಯೌಗಿಕೀ - ಇವು ಏಳೂ "ಶಬ್ದಗುಣ'ಗಳು (ಕರಡ. ೨೩೨ 6೩0). [ಸಂ] 
ರೂಢಿತ (ಗು). ಏರಿದ ; ಹತ್ತಿದ : ಉಮಾಕಾಂತೆಯು ಮಹೇಶ್ವರನು 
ಮಾನಿತೋನ್ನತ ದಿವ್ಮರತ್ನವಿಮಾನರೂಢಿತಯಾನರಾಗಿ ಸುಮಾನದಿಂ ಗಮನಿ 
ಸುತ (೧84.803). [EN] 
ರೂಢಿಪ (ನಾ). ಭೂಮಿಯ ಒಡೆಯ ; ರಾಜ ; ರೂಢಿಪ ದಾನಚಿಂತಾ 
ಮಣಿ ಜಯತೆಂದು ಪಾಡಿದರೆ: (ಕಂ. 6-60). [ಸಂ.] 
ರೂಢ್ಗಿಪತಿ (ನಾ). ಇ ರೂಢಿಪ : ಅರಸನಂ ಕೊಲೆ ಕೈನೆಂದಾಯುಧವ 
ಭರದಲುಗಿದು ರೂಢಿಪತಿಯಂ ಪೊಯ್ಯೆನೆಂದು ಬರೆ (ಕುರಂಗ, ೬೪-೪3) ; 
ನಾಡೆಂಬ ದೇಹಕ್ಕೆ ರೂಢಿಪತಿಯೇ ಪ್ರಣ (6೫. 30): [ಸಂ,) 
ರೂಢಿಮಾತು. (ನಾ). ಜನಬಳಕೆಯ ಮಾತು... ನುಡಿ: ಗಾಡಿಕುಜ 
ಕ್ಕ ೈಷ್ಣ ನಿನ್ನ ಬೇಡಿಕೊಂಬೆ ಬಾರೋ ರೂಢಿಮಾತನಂಡಿ ಸರ್ವರೂಢಿಗೊಡೆಯ 
ಬಾರೋ (ಪುರಂಠ- ರಾ- ೦-೬೦-೨). [ರೂಢಿ 4 ಮಾತ್ಕು) 
ರೂಢಿಲಕ್ಷಣೆ (ನಾ)- [ಕಾವ್ಯಮಾ] ಲಕ್ಷಣಾವೃಶ್ಚಿಯಲ್ಲಿ ಒಂದು ವಿಧ; 
ರೂಢಿಯಿಂದ ಬಂದ ವಾಚ್ಯಾರ್ಥವನ್ನು ತ್ಯಜಿಸಿ ಬೇರೆ ಅರ್ಥವನ್ನು 
ಹೇಳುವುದು : 'ಪ್ರಯೋಜನವಿರಹಿತವಾಗ ಪರಿಣಮಿಸಿದ ಇಂಥ ವ್ಯಾಪಾರ 
ವನ್ನು “ರೂಢಿಲಕ್ಷಣು” ಎಂದು ಕರೆಯುತ್ತಾರೆ. ಭಾಷಾಪಧದ ಉದ್ದಕ್ಕೂ 
ರೂಢಿಲಕ್ಷಣೆಯ ನಿದರ್ಶನಗಳು ಕಿಕ್ಕಿದಿದಿವೆ (ಕಾರಣಾ. ೨೩೪)- 
[ಸಂ. ರೂಢಿಲಕ್ಷಣು] 
ರೂಢಿವಡೆ (ಕ್ರಿ). ೧. ಪ್ರಸಿದ್ಧಿಯನ್ನು ಪಡೆ ; ಹೆಸರುವಾಸಿಯಾಗು ; 
ವೀೀರದೊಳುಕ್ಕಿ ಮಚ್ಚರಿಸಿ ಕೋಪದೆ ಜೈನನೆ ಕಾದಿ ಸತ್ತು ಮೈಲಾರನೆನಲೈ 
ರೊಢಿವಡದಂ (ಸಮುಶ- ೨-೭೦) ; ರೂಢಿವಡೆದ ನೃಪಾಲಕರ ನೆಲೆಮಾಡ 
- ಚೆಲುವಿಕೆಯನೀವುವು ನೋಡುವರ ಕಂಗಳಿಗೆ (ಇಾಳ್ಮರಾ. ೨-೪). ೨. 
ಅತಿಶಯವಾಗು : ರೀತಿ ನೂತನಮಾಗೆ ಗದ್ಯಪದ್ಯಕಾವ್ಮಕಳಾವ್ರೌಢ) 
ರೂಢಿವಡೆಯೆ ಮೆಟಕದಿರ್ದ ಸರಸಕವಿಗಳ ಸಂದಣಿಯೊಳಂ (೧೦೪. ೨-೦೦೩ 5). 
[ರೂಢಿ _. ಪಡ್ಡೆ ) 


0೬೦) ; 


ರೂಢಿವಿಡಿ (ಕ್ರಿ) - ರೂಢಿವಡೆ ೨: ನೋಡಲು ನರಜನ್ಮದೊಳ 
ಗಿಂತು ಸೊಬಗಿನ ರೂಢಿವಿಡಿದ ನೀಜರುಂಟೆ (ಕ0ನಂ. ೪-೦೦೨). 
[ರೂಢಿ 4 ಪಿಡಿ] 


ರೂಢಿವೆಜು (ಕ್ರಿ). ಪ್ರಸಿದ್ಧಿಯನ್ನು ಹೊಂದು; ಕೀರ್ತಿಯನ್ನು ಪಡೆ : 
ಭಾಸುರಮೆನಿಸಿರ್ದ ದೇವನಿಳಯಂಗಳನೇಳಿಸಿ ರೂಢಿವೆತ್ತನುಂ ಪರವಧುಗಾಸೆ 
ಗೆಯ್ಕೆ ಕೆಡುಗು೦ (ಸಮತ. ೩-೬೪) ; ಕೆಲವು ಸಕ್ಕದದ ಮೂಜುಲಿಂಗಮುಂ 


ರೂಢಿಸು ೭೬೪೦ ರೂಪಕಾಪಹ್ನುತಿ 


ರೂಢಿವೆತ್ತ ಕರ್ಣುಟಕದೊಳ್‌ ನಿಲೆ (ಮುರ. 088) ; ಆ ರೂಢಿವೆತ್ತ ಮಹಾ 
ಭಾರತದೊಳ್‌ . , . ಕಥೆಯೊಂದುಂಟು (ಹೆಂ. ೨೨೫೪). 
[ರೂಢಿ 4 ಪೆಜ್ಮು ] 
ರೂಢಿಸು (ಕ್ರಿ). ೧. ಹೆಚ್ಚಾಗು ; ಆಧಿಕೃವನ್ನು ಹೊಂದು : ತಿರುಗುವ 
ಮೈಗಂಗ ದುಷ್ಟಮೃಗಮಲ್ಲಿ ವೃಕ್ಷಮೇ ಬೆಂದ ಕೊಡು ರೂಢಿಸುವ 
ರುುಳಮಲೆವ ಬಿಜುಗಾಳಿ ಬಿಜುಬಿನಿಂ ಕಾಡುತಿಹ ಯಮದೂತರ್‌ (ತೆಂಘು- 
೬-33): ವ. ಪ್ರಸಿದ್ಧಿಯಾಗು ; ಖ್ಯಾತಿಹೊಂದು : ರೂಢಿಸಿದ 
ಸಮ್ಮೋಹನಾಸ್ತ್ರದ ಪಾಡಜದು. ಕಲಿಪಾರ್ಥಗಿತ್ತನು. (ಸಂರಶ. ೨೭-೭). 
೩. ನೆಲಸು ; ಇರು; ಸುಡುಗಾಡ ಬೂದಿಯನೊಂದು ಶುನಿ ಮೆಟ್ಟಿ 
ಯೋಡುತುಂ ಬೇಡವಣೆಯೊಳ್‌ ಬೂದಿ ಪೊರೆದ ಕಾಲೂಅಲಾ ಬೂದಿ 
ಬೇಡನ ಪಣೆಯೊಳು ರೂಧಿಸಿರೆ (ಕೋಕ. ೦೩-೦೦೪). 
ರೂಢಿಸಿಕೊಳ್ಳು- ಒಗ್ಗಿ ಸಿಕೊಳ್ಳು ತ; ಅಭ್ಯಾಸಮಾಡಿಕೊಳ್ಳು ನಾನು 
ಲೇಖನೆ ಬರೆಯಲು ರೂಢಸಿಕೊಳ್ಳಲೇಬೇಕು (25: ೨೩); ಕಾಲಕ್ಕೊಪ್ಪುವ 
ತತ್ವದೃಸ್ಟಿಯನ್ನು ರೂಢಿಸಿಕೊಳ್ಳುವ ಯತ್ನ ... ಕಂಡುಬಂದಿದೆ 
(8ರ: 3, ಮುಮ್ಮಂ), [ರೂಢಿ 4 - ಇನ್ಫು] 
ರೂಪ (ನಾ). ೧. ಆಕಾರ ; ಆಕೃತಿ ; ಪರಿಜು ; ವಿವರಿಸಲ ಸ್ಥೂಲಮೊ 


ಬಂಧೂಕಬಂಧುರಪುಷ್ಟಾ ಧರದಿಂದಮಟ್ಟ ಮಧುಗಳ್‌ ... ವಿಡಂಬಸೆ 
(ರೀರಾನ- ೦46). ೪, ರೀತಿ; ವಿಧ: ಆರ್ಯರು ತಮ್ಮ ಧರ್ಮಾ 
ಚರಣೆಯ ಪವಿತ್ರಪುತೀಕವಾದ ಯಜ್ಞದ ರೂವಕದಿಂದಲೇ ಪುರುಷನನ್ನು 
ಭಾವಿಸಿ ಸೃಷ್ಟಿಯನ್ನು ವರ್ಣಿಸಿರುವುದು ಆಶ್ಚರ್ಯವೇನೂ ಅಲ್ಲ (ಗಾರರ. ೨೬). 
೫. ಒಂದು ರೂಪಾಯಿಯ ನಾಣ್ಯ ೬. [ಕಾವ್ಯಮಾ] ಅಭಿ 
ನಯದ ಸಹಾಯದಿಂದ ಪ್ರದರ್ಶಿಸುವ ನಾಟಕ ಮುಂತಾದುವು; 
ದೃಶ್ಯಕಾವ್ಯ : ಅಭಿನಯದ ಸಹಾಯದಿಂದ ಪ್ರದರ್ಶಿಸಲ್ಪಡಬಹುದಾದ 
ಕಾವ್ಯಗಳಿಗೆ ದೃಶ್ಯ (ಎಂದರೆ ನೋಡಬಹುದಾದ) ಕಾವ್ಕಗಳೆಂದೂ ರೂಪಕ 
ಗಳೆಂದೂ ಹೆಸರು (ಕೈರಿಂ- ೨08) ; ಪ್ರಾಚೀನ ಹಿಂದೂ ನಾಟಕವು ಅಂಗ 
ವಿನ್ಯಾಸ, ಭಂಗಿ, ವೇಷಭೂಷಣ, ನೃತ್ಯಗೀತಗಳ ಮೂಲಕ ನಿರ್ವಹಿಸಲ್ಪಡು 
ತ್ತಿದ್ದ ಕಾರಣ, ಅದಕ್ಕೆ ರೂಪಕ ಎಂಬ ಹೆಸರೇ ಬಂತು (ಕಾಲರ. ೩೪೪), 
೭. ಅರ್ಥಾಲಂಕಾರಗಳಲ್ಲಿ ಒಂದು; ಉಪವೂನ, ಉಪಮೇಯ 
ವಸ್ತುಗಳನ್ನು ಒಂದರಂತೆ ಮತ್ತೊಂದು ಎಂದು -ವರ್ಣಿಸದೆ ಒಂದು 
ಮತ್ತೊಂದು ಎಂದೇ ವರ್ಣಿಸುವುದು ; ರೂಪಕಮೆಂಬುದು 
ಪೆಅವರ ರೂಪಾದಿಗುಣಂಗಳಾನಭೇದೋಕ್ತಿಗಳಿಂ ರೂಪಿಸುವುದಿಂತು 
ಜಾಹುಲತಾಪಾದಾಂಬುಜಮುಖೇಂದುನಯನಾಳಿಗಳ್ಳಾ (ಕರಣ. ೩-0೨) ; 
ಪ್ರತಿವಸ್ತೂಪಮೆ ಸಾಮ್ಯಪ್ರತೀತಿಯಿಂದಂ ಸಮಾನವಸ್ತುನ್ಮಸನಂ ಪ್ರತಿಪಾದಿ 
ಸುವುದಭೇದಾತ್ಮತೆಯಿಂದುಪಮೆಯನದಲ್ತೆ ರೂಪಕಮಕ್ಕುಂ(ಉಾಣ್ಮಾರ: ೩43), 
೮. ಒಂದು ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಅದೇ ರೀತಿಯ 
ಮತ್ತೊಂದು ವಿಷಯದ ಮೂಲಕ ಹೇಳುವ ಕಥನ ; ಈ ಹೊಸ 
ಅರ್ಥದಲ್ಲಿ “ರೂಪಕ' ಎಂಬುದು ಇಂಗ್ಲಿಷಿನ "ಎಲಿಗರಿ” allegory) 
ಎಂಬುದಕ್ಕೆ ಪರ್ಯಾಯವಾಗಿದೆ. (ಕ್ರೇತ್ವಶ್ರ- 00೬)- ೯, [ಸಂಗೀತ]ಒಂದು 
ಬಗೆಯ ತಾಳ ; ಧ್ರುವ ಮರ್ಕ ರೂಪಕ. . , ಎಂಬ ಸಪ್ತತಾಳಭೇದಂ. 
ಗಳ್‌ (ಏಿನೇಕ- ೨೩೪); ಏಕತಾಳ ತ್ರಿಪುಡೆ ರೂಪಕ ಹೀಗೆ ಆರೆಂಟು ತಾಳ 
ಗಳನ್ನು * ೬ ೬ ಅನುಕರಿಸಬಹುದು. (ಉಂತ್ರ. 11, ೯60)- “ಅತ್ಮಲಂಕಾರ 
ದೊಳು ನಾಟ್ಕದೊಳು ' ಧೂರ್ತನೊಳು ಕಾವ್ಯದೊಳು ಶಾಳಮಾನದೊಳು 
ರೂಪಕಮೆಂಬ ನಾಮಮಕ್ಕುಂ" (ನಗಣ. 0೩೩೬೨). [ಸಂ.] 
ರೂಪಕತಾಲ, ರೂಪಕತಾಳ (ನಾ). = ರೂಪಕ ೯. ರೂಪಕತಾಳ ; 
ಧ್ರುವತಾಳ, ಮಠ್ಕತಾಳ, ರೂಪರತಾಳ , . , ಏಕತಾಳ ಇವೇ ಸೂಳಾದಿ 
ಸಪ್ಪೆಶಾಳಗಳು (1/00- ೫); ಅಲ್ಲಿ ಪದ್ಮಜಲ್ಲಿ ಬರುವ ಗಣಗಳು ಮೂರು 
ಮಾತ್ರೆಯವಾದರೆ ರೂಪಕತಾಳವಾಗುವುದು (1084ರ. ೧೨0). [ಸಂ.] 
ರೂಪಕತಾಳ ' ರೂಪಕತಾಲ ' ನೋ. 
ರೂಪಕರೂಪಕ (ನಾ)-[ಕಾವ, ಮಾ]ರೊಪಕದಲ್ಲಿ ಒಂದು ಬಗೆ ಒಂದು 
ರೂಪಕವನ್ನು ಮತ್ತೊಂದು ರೂಪಕವನ್ನಾಗಿ ಭಾವಿಸಿ ಅತಿಶಯತೆ 
ಯನ್ನುಂಟುಮಾಡುವುದು 4 ರೂಪಕರೂಪಕಕ್ಕೆ-ತರುಣಿಯ ಮುಖೇಂದು 
ಕಮಲಾಕರದೊಳ್‌ ದೃಗ್ಗೋಳಕಾಂತಿ ನೀಳಾಬ್ಜಮಳಂಕಂಸೆ. ವಿಟರಾಹು 
ಭೃಂಗಂ ಬರೆ ಪೀರ್ದತ್ತಧರಚಂದ್ರಿ ಕಾಪರಿಮಳಮಂ (ಉಪನ). 
[ಸಂ.] 
ರೂಪಕಾತಿಶಯೋಕ್ತಿ (ನಾ). [ಕಾವ್ಯಮಾ] ಅರ್ಥಾಲುಕಾರಗಳಲ್ಲಿ 
ಒಂದು ಬಗೆ: ಉಪಮಾನೋಪಮೇಯಗಳಲ್ಲ ಉಪಮೇಯವನ್ನು 
ಹೇಳದೆ. ಇದ್ದರೂ ಅದು ಗಮ್ಯವಾಗಿ ಅದಕ್ಕೂ ಉಪಮಾನಕ್ಕೂ ಅಭೇದವು 
ಕಂಡುಬರುತ್ತಿದ್ದರೆ ಅದು " ರೂಪಕಾತಿಶಯೋಕ್ತಿ ' ( ಕರಡ. ೨೭೬) - [ಸಂ.] 
ರೂಪಕಾಪಹ್ನುತಿ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು 
ಬಗೆ : ವದನಮಿದಲ್ತಂಬುರುಹಂ ವಂದಲೋಲವಿಲೋಚನಂಗಳಲ್ಲವಿವಳಿಗಳ 
ಮುದಮಲ್ಲಿದು ವಿಕಸನೆಮೆಂಬದನಿಂ[ಬೆ]ನೆ ಬಗೆಗೆ ರೂಪಕಾಪಹ್ನು. ತಿಯಂ 
(100. ೩-೨೪). [ಸಂ.] 


(ಆಕಾರ) ಈ ಐದಂಶಗಳನ್ನು ಕೂಡಿದೆ. (ಅಕ್ಕು: ೭-೦೭ ಬೀಳು), ೨. ಚೆಲುವು ; 
ಸೌಂದರ್ಯ : ವಸ್ತುವಿನಲ್ಲಿ ಸೌಂದರ್ಯದ ಆವಿರ್ಭಾವಕ್ಕೆ ಅನುಕೂಲ 
ಸ್ಥಿತಿಯೊಂದು ಮಾತ್ರ ಇರಬೇಕಾಗುತ್ತದೆ. ಇದನ್ನು ರೂಪವೆಂದು ಕರೆಯ 
ಬಹುದು (ರಳ, ೬). ೩. ಬಣ್ಣ ; ವರ್ಣ. ೪. ಪಶು; ಜಾನು 
ವಾರು: “ಮೃಗಸಮೂಹಂ ವರ್ಣಿ ರೊಮಾಂಕಿತಂ" (ಘ೫ಕ. ೦೨೦). 
೫. ಐಶ್ವರ್ಯ; ಸಂಪತ್ತು : 'ರೂಪ' ವೆಂದರೆ ಐಶ್ವರ್ಯವೆಂದೂ ಅರ್ಥ 
ವಾಗುತ್ತದೆ (೫. 14 020), ೬. ಪರಮಾತ್ಮನ ದಿವ್ಯರೂಪವಾದ 
ದೇಹ : ರೂಪವೆಂದರೆ , , , ಪರಮಾತ್ಮನ ಶುದ್ಧ ಸತ್ತ್ವದ್ರವ್ಯಮಯ 
ವಾದ ದೇಹ (ಓಲಾ. ೫). ೭, ಸ್ವಭಾವ ; ಸಹಜಗುಣ. 
೮. ರೀತಿ; ವಿಧ. ೯. ಪ್ರತಿಕೃತಿ ; ಪಡಿಯಚ್ಚು. ೧೦. [ಗಣಿತ] 
ಒಂದು ಎಂಬ ಸಂಖ್ಯೆಯ ಸಂಕೇತ: ರಸೆ ಧರೆ ಇಳಿ ರೂಪವೆ, ೈಕಮೊಂದಆ 
ನಾವರೆಂ (ಕೃತಕ. ೪). ೧೧. [ಕಾವ್ಯಮಾ] ದೃಶ್ಯಕಾವ್ಯ ;' ರೂಪಕ: 
೧೨. [ವ್ಯಾಕ] ಪ್ರಕೃತಿ ಅಥವಾ ಧಾತುಗಳಿಗೆ ಪ್ರತ್ಯಯವು ಸೇರಿ 
ಆಗುವ ಸ್ವರೂಪ: ಬೆಳ್‌, ಪೊಸ ಮೊದಲಾದ ಪ್ರಕೃತಿಗಳಿಗೆ ದು ತುಗಳು 
ಸೇರಿ ಬಿಳಿದು ಪೊಸತು ಮೊದಲಾದ ರೂಪಗಳು ಬಂದಿವೆ (458. 0೪)- 
೧೩. [ತರ್ಕಶಾ] ವೈಶೇಷಿಕದ ಇಪ್ಪತ್ತುನಾಲ್ಕು ಗುಣಗಳಲ್ಲಿ ಒಂದು. 
[ಸಂ.7 
ರೂಪಂದಳೆ (ಕ್ರಿ). ರೂಪವನ್ನು ತಾಳು; ಆಕಾರವನ್ನು ಧರಿಸು: 
ಪಂಚೇಂದ್ರಿಯವೃತ್ತಿಗಳೆ ಬೈಅಕಿಬೇಜಕಿ ರೂಪಂದಳೆದುವೆನಿಪಂಗುಳಿಗಳಿಂ 
ಮನುಗೊಳಿಸುವ ಕರಕಮಲಂಗಳಂ ಚಂದ್ರಾಪೀಡಂ ನೀಡೆ (ಗರಣ. 36). 
[ರೂಪ _. ತಳ್ಳಿ] 
ರೂಪಂಬೆಳು (ಕ್ರಿ)- ಚೆಲುವನ್ನು ಪಡೆ; ಸುಂದರವಾಗು : ಗಿರಿಜೆಗುತ್ತ. 
ರೋತ್ತರರೂಪಂಬೆತ್ತ ಘನಯೌವನಂ ಸಾರುತ್ತಿರ್ದಪುದು (೧೦೪. ೪-೪). 
[ರೂಪ _.. ಪೆಜ್ನು] 
ರೂಪಕ (ನಾ). ೧. ಆಕಾರ ; ಪರಿಜು. ೨. ಚೆಲುವು ; ಸೌಂದರ್ಯ 
೩. ಹೋಲಿಕೆ; ಸಾದೃಶ್ಯ: ನರನಾರೀಪರಿಚುಂಬಿರೂಪಕನುದೇನಿಂಬಾಯ್ರೊ 


ರೂಪಕಾಲಂಕಾರ 


ರೂಪಕಾಲಂಕಾರ (ನಾ). ಇ ರೂಪಕ ೭; ಉಪಮಾನ ಉಪಮೇಯ 


ವಸ್ತುಗಳನ್ನು ' ಒಂದರಂತೆ ಮತ್ತೊಂಡು ಇದೆ ' ಎಂದು ಅವುಗಳ್ಳಹೋಲಿಕೆ 

ಕಾಣುವಂತೆ ವರ್ಣಿಸದೆ " ಒಂದು ಮತ್ತೊಂದೆಯೇ ' ಎಂದು ವರ್ಣಿಸಿದರೆ 

ಅದು ರೂಪಕಾಲೂಕಾರವಾಗುತ್ತದೆ (46a. ೨೬೩). [ಸಂ.] 
ರೂಪಗೊಳಿಸು (ಕ್ರಿ). ರೂಪಿಸು; ರಚಿಸು: ದೇಶಾಂಗೀಕೃತವನ್ನು 


ರೊಪಗೊಳಿಸುವುದಕ್ಕಾಗಿ ಮಂತ್ರಿ ಸಂಪುಟ (೧೫೫: ೫೪). 
[ರೂಪ _.. ಕೊಳ್ಳ್‌ 4 -ಇಸ್ಕು) 

ರೂಪಗೊಳ್ಳು (ಕ್ರಿ). ಆಕಾರವನ್ನು ತಾಳು; ರಚನೆಯಾಗು: ಈ ಸ್ವಭಾವ 
ಗುಣ ನಮ್ಮ ಜನದಲ್ಲಿ ರೂಪಗೊಂಡಿತ್ತು (ಕಾಕಾ, ೦); ಗಿಡದ ಆರೈಕೆ 
ಯನ್ನು ಅನುಸರಿಸಿ ಕಾಯಿಗಳ ಗಾತ್ರ ರೂಪಗೊಳ್ಳುತ್ತೆ (ತರಲಿ. 30). 

[ರೂಪ ... ಕೊಳ್ಳು ( ೬ ಕೊಳ್ಸ್‌)] 

ರೂಪಚಿತ್ರ (ನು). [ಚಿತ್ರಶಾ] (ಮೂಲವಸ್ತುವಿನ) 
ಪ್ರತಿಕೃತಿ: ಈತನಕ ಯೂರೋಪಿನ ಚಿತ್ರಕಾರರು ರೂಪಚಿತ್ರದ 
ಹಾದಿಯನ್ನು ಹಿಡಿದಿದ್ದರು (ಉಾಂಕ್ರ- 22, ೬೨೬). [ಸಂ,] 

ರೂಸಜೀವನೆ (ನಾ). ಸೌಂದರ್ಯದಿಂದ ಜನರನ್ನು ವಶಪಡಿಸಿಕೊಂಡು 
ಜೀವಿಸುವವಳು ; ಸೂಳೆ ; ವೇಶೈ : “ರೂಪಿಣೀ, ರೂಪಜೀವನಾ, ಈ 
೨ ಸೊಳೆ” (ಕ್ಕ. 3೯0): [ಸಂ. ರೂಪಜೀವನಾ] 

ರೂಪಜೀವೆ, ರೂಪುಜೀವೆ (ನಾ). ರೂಪಜೀವನೆ : "'ರೂಪಜೀವಾ: 
ವೇಶ್ಯಾ: ಗಣಿಕಾ, ವಣ್ಯಾಂಗನಾ, ಕ್ಷುದ್ರಾ _ ಈ ೫ ಸೂಟ) 
(ತಗಯು. 60-೩೩); ಸೊಬಗಾಂತಿಕ್ಷುಚಾಪನಾಡುಂಬೊಲದತೆಸೆದಿಹ 
ವಲ್ಲಿ ರೂಪ[ಕಾಾಂ, ಪು]ಜೀವೆಯರ ಕೇರಿಗಳು (ಗರಂ. ೩-೮). 
ರೂಪುಜೀವೆ: ದೂತಿಯರು ನೆಲ? ಕಾಣುತಾ ರೂಪುಜೀವೆಗದ ತೋಟ 
ಚೋದೈೆಟ್ಟೂ (ರ್ರಿ ತಣ. ೪-೦೯). [ < ಸಂ. ರೂಪಾಜೀವಾ ] 

ರೂಪಣ (ನಾ). ೧: ಆಕಾರವನ್ನು ಕೊಡುವಿಕೆ ; ರೂಪಿಸುವಿಕೆ. ೨. 
ಚಿತ್ರಣ ; ಚಿತ್ರಿಸುವಿಕೆ : ಈ ವ್ಯ ಕ್ರಿತ್ವದ. ರೂಪಣದಲ್ಲಿ ಒಂದು ದಿವ್ಯ 
ಸಂಕಲ್ಪದ ಆಮೃತಸಯ್ಯರ್ಶವನ್ನು ಸ್ವಾಮಿದಾಸರು ಅನುಭವಿಸಿದ್ದರು 
(454. ೦೦೮೬): ೩. ಹೇಳುವುದು; ತಿಳಿಸುವಿಕೆ. [ಸಂ.] 

ರೂಪದ್ವಿತ್ವ (ನಾ). ಒಂದು ಪದವನ್ನು ಎರಡು ಸಲ ಹೇಳುವುದು; 
ದ್ವಿರುಕ್ತಿ: ಚಾಪಲ ವೀಪ್ಸಾಭೀಕ್ಷ್ಯ ಸಮಾಪಾನುಕೃತಿ ಕ್ರಿಯಾಸಮಭಿ 
ಹಾರಾದಿ ಖ್ಮಾಪನೆಯೂಭ ಪದಕಕ್ಕುಂ ರೂಪದ್ವಿತ್ವಂ ಯಥಾ 
ಪ್ರಯೋಗಾನುಗತಂ (ಕಾರ್ಯಾನ- ೨೬೬): [ಸಂ,] 

ರೂಪಧಾರಿ (ನಾ). ರೂಪವನ್ನು ಧರಿಸಿದವನು ; ಆಕಾರವನ್ನು 
ತಾಳಿರುವವನು ; . ಲಾವುಕ ಸಿಂಹ ಕೇಕಿ ವಾನರ ಮೃಗರೂಪಧಾರಿ 
ಸುರಕೋಟಿ ವಿನೋದದ ತೋಟಿಯೊಳ್‌ ಚರಾಚರಗುರುವಿಂಗೆ ಪೊಬ್ಬು 
ಗಳೆಯುತ್ತಿರೆ (ಕಾತಿತು. ೦೦-6೦)- [ಸಂ. ರೂಪಧಾರಿನ*] 

ರೂಪನಿದಾನ (ನಾ). ಚೆಲುವಿನ ಕಣಿಯಂತಿರುವವನು; ಸುಂದರ: 
ನೀರೊಳಗಳ್ಳಿದ ನೆವದಿಂದಾ ರೂಪನಿದಾನನಂ ಮೈಗಾಕ್ಷಿಯರಪ್ಪರ್‌ ಸಾರೆ 
ಬಿಡುತಂದು ಕೂಡಲ್‌ (ಕಾಂತಿ. 6-90): [ರೂಪ ನಿದಾನ] 

ರೂಪನಿಪ್ಪತ್ತಿ (ನಾ). ೦: ಆಕಾರವು ಹುಟ್ಟುವಿಕೆ ; ರೂಪವು ಕಾಣಿ 
ಸುವಿಕೆ : ಸಾಮಾನ್ಯನಯನಗಳಿಗೆ ಬೇಕಾದುದು ಬರಿ ಬೆಳಕಲ್ಲ - ಕತ್ತಲು 
ಬೆಳಕಿನ ಸರಿಬೆರಿಕೆ. ಅಲ್ಲಿಯೆ ಸಾಮಾನ್ಯರಿಗೆ ರೂಪನಿಷ್ಪತ್ತಿ (೫೬ರ. ೩3). 
೨. ಆಕಾರವನ್ನು ಚಿತ್ರಿಸುವಿಕೆ ; ಚಿತ್ರವನ್ನು ಬರೆಯುವಿಕೆ : ಅವನ 
ಕರ್ಮಕೌಶಲ್ಯವೆಲ್ಲವೂ ರೂಪೆನಿಷ್ಟತ್ತಿಯಲ್ಲಿ ತಲ್ಲೀನವಾಗಿತ್ತು (೩೫೪6. ೩೦). 
೩.[ವ್ಯಾಕ] ಶಬ್ದಗಳು ಈಗಿನ ರೂಪವನ್ನು ಹೇಗೆ ಪಡೆದುವು ಎಂದು 
ಗುರುತಿಸುವುದು, ನಿರೂಪಿಸುವುದು : ಹಿಂದಿನ ಪ್ರಕರಣಗಳಲ್ಲಿ ಪದಗಳ 
ರೂಪನಿಷ್ಟತ್ತಿಯನ್ನೂ ಅವುಗಳ ಪ್ರಯೋಗದ ಸಾಮಾನ್ಕಾಂಶಗಳಲ್ಲಿ ಕೆಲ 


ಆಕಾರದ 


೭೬೪೧ 


58 


ರೂಪವಂತ 


ವನ್ನು ಹೇಳಿದೆ (4೪೩: 83); ಕೆಮ್ಮಣ್ಣು" ಕೇಸಕ್ಕಿ . - . ಇವುಗಳ ರೂಪ 
ನಿಷ್ಪತ್ತಿಯನ್ನು ದೊಡ್ಡ ವ್ಯಾಕರಣಗಳಿಂದ್ಗ ತಿಳಿದುಕೊಳ್ಳಬೇಕು. (ಮಠ್ಮತು. 
0೪9): [ಸಂ.] 

ರೂಪಪರಾವರ್ತನ (ನಾ): ರೂಪವನ್ನು ಬದಲಾಯಿಸಿಕೊಳ್ಳು ವುದು ; 
ರೂಪಾಂತರ : ಆಜ್ಞಾತವಕ್ಕೆ ಚಿಂತಿಪೊಡಿನ್ನನ್ನವು ತಾಣಮಿಲ್ಲದಲ? 
ನುಂತಾರ್ಗಪ್ಪೊಡಂ ಮಿಕ್ಕ ರೂಪಪರಾವರ್ತನದಿಂ ವಿರಾಟಪುರಮಂ ಪಕ್ಕ 
ರ್ದದಂ ನೀಗೆಮೇ (ಕತಾ. 6-30). [ಸಂ.] 

ರೂಪಪರಾವರ್ತನವಿದೈ (ನಾ). ಶರೀರಾಕೃತಿಯನ್ನು ಮಾರ್ಪಾಟು 
ಮಾಡುವ ವಿದ್ಯೆ ; “ರೂಪವ ನ್ನು ಬದಲಾವಣೆ ಮಾಡುವ ವಿದ್ಯೆ ; 
ರೂಪಪರಾವರ್ಶನವಿದೈ ಯಿಂ ತುರೆಗರೊಪಾದಂ ಚರಂ ಖೇಚೆರಂ (lids. 


೪-0) ; ತನಗೆ ಮೆದ್ದ ರೂಪಪರಾವರ್ತನವಿದ್ಯಯಿಂದ ನಾನಾ 
ರೂಪಗಳನ್ನು ಧರಿಸುವುದಲ್ಲದೆ.. - . ಶತ್ರುಗಳನ್ನು ನಡುಗಿಸುತ್ತಾನೆ 
(ನಂತುಂಡ. ೦೪೨). [ಸಂ, ರೂಪಪರಾವರ್ತನವಿದ್ಯಾ] 


ರೂಪಪರಾವರ್ತನೆ (ನಾ). ಮಾರ್ಪಾಟು; ಬದಲಾವಣೆ; ರೂಪಾಂತರ: 
ಉದಾತ್ತಗುಣಸನ್ನಿಕರ್ಷದಿಂದ ಪ್ರಮಾತ್ಯೂಸನ ಪಾತ್ರದ ರೂಪಪರಾವರ್ತನೆ 
ಅದ್ಭುತವಾಗಿ ನಡೆದಿದೆ (೩ರೃತ್ರ. ೪1. ಕುಕ್ಕು). (ಸೆಂ. ರೂಪಪರಾವರ್ತನ] 

ರೂಪಪ್ಲಟ (ನಾ). [ವ್ಯಾಕ] ಪದದ ಒಂದು ರೂಪಕ್ಕೆ ಬದಲಾಗಿ 
ಮತ್ತೊ ೦ದು ರೂಪವು ಬರುವುದು : ರೂಪಪಲ್ಲಟ - "9 ಕ್ರಿಯಾ 
ಪದದ ಒಂದು*ರೂಪಕ್ಕ ಪ್ರತಿಯಾಗಿ ಮತ್ತೊಂದು ರೂಪವು ಕೆಲವು 
ವೇಳೆ ಬರುವುದುಂಟು (400. ೬). [ಸಂ,] 

ರೂಪಪ್ರವೀಚಾರ (ನಾ). [ಜೈನ] ದೇವವನಿತೆಯರ ಅವಲೋಕನ 
ಮಾತ್ರದಿಂದಲೇ ಇಂದ್ರಿಯಜನಿತ ಸುಖವನ್ನು ಹೊಂದುವ ಬ್ರಹ್ಮ. 
ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಠಕಲ್ಪಗಳ ದೇವತಾವರ್ಗ" 


ಅಲ್ಲಿಯ ದಿವಿಜರೆಲ್ಲಂ . . . ರೂಪಪ್ಪವೀಚಾರರಪ್ಪರ್‌ (ಸುಳುಮಾ- 
00-೬೩ ನ). [4 ಸಂ. ರೂಪಪ್ರೆವಿಚುರ] 


ರೂಪಮದ (ನಾ). ಎಂಟು ಬಗೆಯ ಮದಗಳಲ್ಲಿ ಒಂದು ; ತನ್ನ 
ರೂಪವೇ ಮಿಗಿಲಾದುದು ಎನ್ನುವ ಅಹಂಕಾರ ; ಕುಲಮದಮೊಂದು 
ರೂಪಮದಮೊಂದು . . . ಅಲ್ಲದೆ ಬೇಲ? ರಾಗಮಗ್ಗಲಿಸಿದ ದೋಷದೃಷ್ಟಿ 
ವಿಷಯಾತುರರೇಂ ಗಡೆ ಮುಂದುಗಾಣ್ಬರೇ (ಕಣಕ: ೬-0) ; 
ಅನ್ನಮದ ಅರ್ಥಮದೆ ಅಖಿಳವೈಭವದ ಮದ ಮುನ್ನ ಪ್ರಾಯದ ಮದವು 
ರೂಪಮದವು (ತಂದ. ರಾ- ೨-೦೪-೦): " ಅಷ್ಟಮದ ' ಪರಾ. [ಸಂ.] 

ರೂಪರೇಖೆ (ನಾ). (ಕಾರ್ಯ, ಯೋಜನೆ" ಇತ್ಯಾದಿಗಳ) ಸ್ಥೂಲ 
ಆಕಾರ ; ಬಾಹ್ಯರೇಖೆ: ಇದರ ಪ್ರಾಚೀನತೆಯ, ಪೂರ್ವಸ್ಥಿ, ತಿಯ 
ರೂಪರೇಖೆಗಳ ವಿವರಗಳು ಕತ್ತಲೆಯಲ್ಲಿ ಮುಳುಗಿಹೋಗಿರುವುದು 
"(ಟಂ 4೦) ; ರಾಜ್ಯವೃವಸ್ಥೆಯ ರೂಪರೇಖೆಯನ್ನು ಹಿಂದಿನ ಪ್ರಕರಣ 
ದಲ್ಲಿ ಕೊಂಚಮಟ್ಟಿಗೆ ನೋಡಿದ್ದಾಗಿದೆ (೧ಕಾ. ೪4). [ಸಂ. ರೂಪರೇಖಾ] 

ರೂಪರೇಷೆ (ನಾ). - ರೂಪರೇಖೆ: ಸಂಸ್ಥೆಯ ಕಾರ್ಯಕಲಾಪಗಳ 
ರೂಪರೇಷೆಯು ನಿಶ್ಚಯಿಸಲ್ಪಟ್ಟಿತು (ಈೂರುಉ- ೩ ಮುೂಕ್ಸುಂ); ಮುಂದಿನ 
ಕಾರ್ಯಕ್ರಮದ ರೂಪರೇಷೆಗಳೆನ್ನು ಹಾಕಿಕೊಂಡನು (6ಗಾಜೆ- ೩9) - 

[ಸಂ. ರೂಪರೇಷಾ] 


ರೂಪವಂತ (ನಾ). ಚೆಲುವ ; ಫಂಂದರ: ಅರಿಂದಮನು ಚಿತ್ರವನ್ನು 
ನೋಡಿ ರೂಪವಂತನೆಂದೂ . - . ಮನದಲ್ಲಿ ಸಿದ್ಧುಂತಮಾಡಿಕೊಂಡ ಬಳಿಕ 
- ಪೆರೀಕ್ಷಿಸಲಾರಂಭಿಸಿದನು (ಶೆತ್ಕಶೇ- ೩೦) ; ಮನ್ಮಥನಂತಹ 


ರೂಪವಂತನೂ ಅಭಿಮನ್ಮುವಿನಂತಹ ವೀರನೂ ಗುಣವಂತನೂ ಉದಾ 
ರಿಯೂ ಆದವನು ತನ್ನ ಕೈಹಿಡಿದನು (೫ಾಕಣ: ೨೦: 


[< ಸಂ. ರೂಪವತ್‌] 


ರೂಪವತಿ 


ರೂಪವತಿ (ನಾ): ಚೆಲುವೆ ; ಸುಂದರಿ ; “ಸುಂದರಿ ಸುತನು ರೂಪವತಿ” 
(ಶತ್ತುಕೋ, 53-3) ; ರೂಪವತಿ ತಾನೇ ಶತ್ರು ಗಂಡಂಗೆ ಮೇಣ್‌ ಹೆದಿಗಾ 
ಯವ್ವನೆ ಶತ್ರುವೈ (ಸೀರೇ: ಇ) ; ವರವಚನೆ ಭಾವೆ ಸಿಂಗರಕಾರ್ತಿ 
ರೂಪ [ಕಾಕಾಂ. ಪು]ವತಿ ಸುರತಪ್ರವೀಣೆ . . . ಕನ್ನಡಿತಿ (ನರ. ೬-೪) ; 
ರೂಪವತಿಯಾದ ಒಂದು ಹುಡುಗಿ ಕೇರಿಯಲ್ಲಿರುವುದು ಅಪಾಯ 
(ಕೇಕು. 6೩). [ಸಂ. ರೂಪವತೀ] 

ರೂಪವಿಕ್ರಯಿ (ನಾ). ಎ ರೂಪಜೀವನೆ : ಜಯಂತ. ನಿನ್ನ ರೂಪಾ 
ರೂಪವಿಕ್ರಯಿಯೆಂದು ತಿಳಿಯುವೆಯಾ (೩ಡುಂತ. ೨೦). 

[ಸಂ. ರೂಪವಿಕ್ರಯಾ] 

ರೂಪವಿದ್ಯಾಧರ (ನಾ)- ಚೆಲುವಿನಲ್ಲಿ ದೇವತೆಯಂತೆ ಇರುವವನು ; 
ಬಹಳ ಸುಂದರನಾದವನು : ಓರ್ವಳ್‌ ವಿಮುಗ್ಧೆ ರೂಪವಿದ್ಯಾಧರನ 
ರೂಪಾತಿಶಯವಿಲೋಕನವರಾತ್ರ ದಂ . . . ಕಂಡು ವಿಸ್ಮಯಾಪನ್ನಮಾನಸೆ 
ಯಾಗಿ (ಸುಕುಪತಿ, ೧೦-೦೪ ನ). [ಸಂ,] 

ರೂಪವಿದ್ಯಾಧರಿ (ನಾ). ಚೆಲುವಿನಲ್ಲಿ ವಿದ್ಯಾಧರಸ್ತ್ರೀಯಂತೆ ಇರು 
ವವಳು; ಬಹಳ ಸುಂದರಿ; ವಿಶಿಷ್ಟಜನಕಾಮಧೇನು ಆಶ್ರಿತಜನ 
ಕಲ್ಪಲತೆ ರೂಪವಿದ್ಯಾಧರಿ ಕಲಿಕುಲಸರಸ್ವ [ತಿ] (1943. 2%, 4-೬; 1029); 
ಪದನಖಕೇಶಾಗ್ರಂಬರಮೊದವಿದ ಮಾನಪ್ರಮಾಣಲಕ್ಷಣಮಂ- [ತಂ][ವ್ವಿ]ದ 
ಚತುರಾಸ್ಕಂಗಂ ಬಾರದು ಬರೆಯಲ್‌ ರೂಪು ರೂಪವಿದ್ಯಾಧರಿಯ 
(3388: 2%, ೪೯-4೨; 2076 7). [ಸಂ. ರೂಪವಿದ್ಯಾಧರೀ] 

ರೂಪವಿಹೀನ (ನಾ). ರೂಪವಿಲ್ಲದ ವ್ಯಕ್ತಿ ; ಕುರೂಪಿ: ರೂಪವಿಹೀನರಂ 
ಕುಟಿಲಬುದ್ಧಿಗಳಂ _ . . ನಿರ್ಮಿಸಿದುತ್ಯಟಚಿಂತೆಯಿಂದೆ ತತ್ಪಾಪಮಡಂಗ 
ಲೆಂದು ಪಡೆದಂ ದಮಯಂತಿಯನಬ್ಬ ಸಂಭವಂ (ಕಳತಂ- 90). : [ಸಂ.] 

ರೂಪವಿಹೀನೆ (ನಾ). ರೂಪವಿಲ್ಲದವಳು ; ಕುರೂಪಿ: ರೂಪವಿಹೀನೆ 
ರೂಪಸಿಯೊಳಿರ್ದು ತನಗಿಲ್ಲದಾ ಚೆಲ್ವಿನಲಿ ಲೋಲಾಡಿದಳ್‌ (ಶ್ರೀರಾವತಿ. 
3 [ ಸಂ. ರೂಪವಿಹೀನಾ ] 

ರೂಪಸಾಧಾರಣ (ನಾ). [ಸಂಗೀತ] ಒಂದು ರಾಗದ ಹೆಸರು : ನರ್ತಕಿ 
ಕಕುಭ ಷಡ್ಜಕೌಶಿಕ ಭ್ರಮಾಳ ಪಂಚಮಭ್ರಮಾಳ ಪಂಚಮಗಾಂಧಾರ 
ರೂಪಸಾಧಾರಣವೆಂಬೇಳು ರಾಗಂಗಳ್‌ (ಏಿರೇಕ. ೦೮೭). [ಸಂ.] 

ರೂಪಸಿ (ನಾ). ಚೆಲುವೆ; ರೂಪವತಿ: ರೂಪವಿಹೀನೆ ರೂಪಸಿ 
ಯೆಹಿಳಿರ್ದು ತನಗಿಲ್ಲದಾ ಚೆಲ್ವಿನಲಿ ಲೋಲಾಡಿದಳ್‌ (ಕ್ರೀಣರೂ: ೨೬-೬೦೪); 
ಆ ನಡುಗಡ್ಡೆಯ ಅಧಿರಾಣಿಯಿರಬೇಕು ಆ ಅಪೂರ್ವವಿಚಿತ್ರರೂಪಸಿ 
(00: ೩೬)- 

[ < ಸಂ. ರೂಪಸ್ವಿನೀ,/ ತೆಲು. ರೊಪಸಿ./ಹಿಂ. ರೂಪಸೀ 

ರೂಪಸ್ಕಂಧ (ನಾ): [ಬೌದ್ಧ] “ ರೂಪಸ್ಯಂಧವೆಂದರೆ —ಕಣ್ಣು ಕಿವಿ 
ಮೂಗು ನಾಲಗೆ ದೇಹ ಎಂಬ ಐದು ಇಂದ್ರಿಯಗಳು " (೬6೫.೨೮: 
ವಿಷಯದ ಆಕಾರವನ್ನು ಹೊಂದಿದ ಪ್ರವೃತ್ತಿ! ವಿಜ್ಞಾನಕ್ಕೂ ತಮ್ಮ 
ವಿಷಯಗಳಿಂದ ಸಹಿತಗಳಾದ ಇಂದ್ರಿಯಗಳಿಗೂ ರೂಪಸ್ಮಂಧವೆಂದು ಹೆಸರು 
(ಕಾತತ್ರ್ಮ- ೨೦೭). [ಸಂ. 

ರೂಪಸ್ತವ (ನಾ). ಸೌಂದರ್ಯದ ಹೊಗಳಿಕೆ ; ರೂಪವನ್ನು ಕುರಿತ 
ಸ್ತುತಿ: ಫಣಿಪ್ರಭುಗಮೆತ್ತಮತ್ತಳಗಮಲ್ತಿ ರೂಪಸ್ತವಂ ಗುಣಸ್ತವ 
ಮುದಾತ್ತವೃತ್ತಭವದೀಯವಸ್ಟುಸ್ತ ವಂ (62.0೩-0) ; ಶಚೀಪತಿಯುಂ 

ಬಂದನೇಕವಸ್ತುಸ್ತವರೂಪಸ್ತವಗುಣಸ್ತವಂಗಳಿಂ ಸ್ತುತಿಯಿಸಿ 

(ಕತ್ತಕ್ರ: 0-೫೯ 2). ' ಗುಣಸ್ತವ '. 'ವಸ್ತುಸ್ತವ ' ಪರಾ. (ಸಂ. 

ರೂಪಳಿ " ರೂಪಟ್‌ ' ನೋ. 

ರೊಪಟ್‌, ರೂಪಳಿ, ರೂವಳಿ, ರೂವಟ್‌ (ಕ್ರೆ)- ೦: ರೂಪವು 
ನಾಶವಾಗು ; ವಿರೂಪಗೊಳ್ಳು ; ಇನರಥಹತಿಯಿಂ ನೆಗೆದ ಗಗನ 


)- 


೭೬೪೨ 


ರೂಪಾಯಿ 


ಧಾತುಸ್ಥಳಿರಜಂಗಳಿಂ ರೂಪಟದತ್ತೆ ನೆ ಸಂಜೆ ಕೆಂಪನುಟ್‌ದಿರೆ (8ಗರ. 0೬-೪೩); 
ಮಣ್ಮಲ್‌  ರೂಪಟ್‌ದ ಸಾವು (ಕನುರ- ಕಂ. 0). ೨. ರೂಪವನ್ನು 


ನಾಶಗೊಳಿಸು ; ವಿರೂಪಗೊಳಿಸು ; ಸೆಗ್ಗಮದು ಕಟಪಿರ್ಪ 
ರೂಪಟ್‌ವ ಖಪೀಡೆಯನ್‌. , ಬಣ್ಣಿಸಿದ ನೀನಯಣ, ನೀನಾರ್ಗೆ 
ಪೇಟಿಯ್‌ ? (ಂದ್ದತ್ರ. ೬0-೬೬೨). ರೂಪಳಿ: ೦. ತೊನ್ನುವಿಡಿ 


ವರಿಸಿ ರೂಪಳಿದಿಂತಿರುತ್ತಿರಲ್‌ (244. ೩೬-೩0 ;  ಉಜಕ್‌ ರೂಪಳಿದಂ 


ರತಿರುಜಂ (16ರ: ೬೦). ರೂವಳಿ: ೧. ಇರುಳ ಹಾವಸೆಯಂತೆ 
ರೂವಳಿದು ತೇಲುತಿವೆ. ಹೊಂಗೆ ಹಿಪ್ಪೆ (nes: 36-0). 
ರೂವಟ್‌: ೧. ರೂನಟಯೆ ... ಸೂಕ್ಷ್ಮಸಾಂಪರಾಯಕ್ಷಪಕಂ 


ಭಾವತರವಾರಿಯಿಂದಷ್ಟುವಿಂಶತಿ ಮೋಹಬಳಮನುನ್ಮೂಳಿಸಿದಂ (ಕನಪು. 
೪-0೦6), [ ರೂಪು 4 ಅಜಿ ] 

ರೂಪಾಂತರ (ನಾ). ಬೇರೆಯ ಆಕಾರ, - ಸ್ವರೂಪ : ರೂಪಾಂತರ 
ಕ್ಕೊಯ್ದು ಭಾಸುರದಿಂ ತತ್ಸುರರಾಜನಂದು ಪಿರಿದೊಂದುತ್ಸಾ ಹಮಂ 
ಮಾಡಿದಂ (60ಫ: 0೬-೩೨) ; ಕೋಟಕ್ಕಿ (ರೋಡಿಗೆ), ನಾಟಕ್ಕಿ (ನಾಡಿಗೆ), 
ಇವುಗಳು ಸಮಾಸವಿಧಿಯಿಂದ ಡಕಾರಕ್ಕೆ ಟಕಾರವಾಗಿ ರೂಪಾಂತರವಾಗಿವೆ. 
(36೨೫90. ೬). [ಸಂ.] 

ರೂಪಾಂತರಿಸು (ಕ್ರಿ). ರೂಪವನ್ನು ಬದಲು ಮಾಡು ; ಬೇರೆಯ 
ರೂಪವನ್ನು ಕೊಡು : ಅನ್ಯಕವಿಗಳ ಗದ್ಯಪದ್ಮಗಳನ್ನು ಯಥಾರೀತಿ. 
ತನ್ನ ಪದ್ಯರೂಪಕ್ಕೆ ರೂಪಾಂತರಿಸಿದುಗ ಅದು ಅನುವಾದವೆನಿಸುವುದು 
(ತಂಶೋರ- 0೨೬). [ರೂಪಾಂತರ .  ಇಸ್ಕು) 

ರೂಪಾಜೀವೆ (ನಾ). ತನ್ನೆ ಸೌಂದರ್ಯದಿ:ದ ಜೀವಿಸುವವಳು ; 
ವೇಶ್ಯೆ: ಕುಂದ ಚಿತ್ರಮಾಲತಿಯ ಪುಷ್ಪಂಗಳಂ ಹರುಷದಿಂ ಸೂತ್ರದಿಂ 
ಕೊಯ್ದು ರೂಪಾಜೀವೆಗಳ ಮುಡಿಗೆ ಮುಡಿಸುವಂ ಮೋಹದಿಂದಂ 
(ಕ್ರರುಫು4-೭೩) ; ನಾನು ರೂಪಾಜೀವೆ, ಸೂಳಿ. ಬೆಲೆವೆಣ್ಣು, ವಾರ 
ವಿಲಾಸಿನಿ (ಮುಂಕ್ರಕ. ೩೩-೨೦). [ ಸಂ. ರೂಪಾಜೀವಾ ] 

ರೂಪಾಧಿಕ (ನಾ): ಅತ್ಯಂತ ಸುಂದರನಾದವನು ; ಮಿಗಿಲಾದ 
ಚೆಲುವ ; ರೂಹಿಸುವಲ್ಲಿ ರೂಪಾಧಿಕ ನೋಡುವಲ್ಲಿ ನೋಟ ಘನ 
(೦45: 60೬) ; ಉನ್ನತನ ರೂಪಾಧಿಕನ ಸಂಪೂರ್ಣದಕ್ಷನನನ್ಯರೆನ್ನ ವರೆನ್ನ 
ದನ . . . ಪಡಿಹಾಅಕನ ಮಾಡುವುದು. (ಕುಮ್ಮಾಉ- ೩-0೪). [ಸಂ] 
ರೂಪಾನು (ಕ್ರಿ): ರೂಪವನ್ನು ತಾಳು; ಆಕಾರವನ್ನು ಪಡೆ : ನೀ 
ಪಾಲಿಸಬೇಕು ನನಗೊರ್ವ ಕಂದರ್ಪರೂಪಾಂತ ವರಕುಮಾರಕನ (ನೋತ. 
1-೨0); ಎರಡು ರೂಪಾಂತೈರಾವತವೆಂದೆನೆ ಮೆಟ್‌ದುವು ಬಾಗಿಲಾನೆಗಳು 
(ಕ0ತರ- ೭-6). / [ರೂಪು |. ಅನ್ನು (ಆನ್ಸ್‌) 

ರೂಪಾನುಪಾತ (ನಾ). [ಜೈನ] ದೇಶವ್ರತಾತಿಚಾರಗಳಲ್ಲಿ ಒಂದು ; 
ತನ್ನ ರೂಪವನ್ನು ಬೇರೆಯವರಿಗೆ ತೋರಿಸುವುದು : ಕಪಟದೊಳ್ಳೇಂ 
ಪ್ರೇಷಣಶಬ್ದಪುದ್ಧಲ ಕ್ಷೇಪಸಮುದಿತಾನಯನಂ ತಾವಪಚಾರಂಗಳ* ರೂಪಾನು 
ಪಾತಮುಂ ಪ್ರಮಿತದೇಶನಿಯಮವ್ರತದೊಳ್‌ (ಸುಳುವಿ.೩-೦೯). [ಸಂ.] 
ರೂಪಾಯಿ, ರುಪಾಯಿ (ನಾ)- (ಭಾರತದಲ್ಲಿ ಹಿಂದೆ ಚಲಾವಣೆಯಲ್ಲಿದ್ದ 
ಹದಿನಾರಾಣೆಯ ಹಾಗೂ ಈಗಿನ ನೂರುಪೈಸೆಯ ಬೆಲೆಯುಳ್ಳ 
ಬೆಳ್ಳಿ ಮುಂತಾದ ಲೋಹಗಳು ಒಂದು ನಾಣ್ಯಅಥವಾ ನೋಟ್ಟು: 
ಖರ್ಚು ೪೦ ರೂಪಾಯಿ (ಎಳ. 1x, non: ೪0-88; 2700) ;) ಸನ್‌ 
೧೮೪೦ರ ವರೆಗೆ ಹದನಾರುಪ್ರಕಾರದ ರೂಪಾಯಿಗಳು ನಡಿಯುತ್ತಿದ್ದವು 
(*ರಾಗೆ- ೨60): ರೈತರು ಅಜ್ಜ ಮುತ್ತಜ್ಜರು ಹೂತಿಟ್ಟಿದ್ದ ರೂಪಾಯಿ 
ಗಳನ್ನು ಕೊಟ್ಟಿದ್ದರು (ಶುನ್ಮಕ. ೩). ರುಪಾಯಿ; ಸುಬಾಚಾರಿ ಮಡಿದ 
ರುಪಾಯಿ ಮಡವ ಪಂಚರಸಿಯ ಸಳಾಕೆ (ಮತಂ. 0/೩೦, ೬೨-0: 2726), 


[-ಹಿಂರುವಯಾ; ಮರಾ. ರುಪಯಾ,ರುಪಾಯಾ. ಸಂ. ರೂಪ] 


ರೂಪಾರ 


ರೂಪಾರ, ರೂವಾರ, ರೂಹಾರ (ನಾ). ೧- ಶಿಲ್ಪಿ: ಚಿತ್ರಕಾರ 
ಚಿತ್ತಾರ; ರೂಪಾಕಾರ-ರೂಪಾರ (8ರುದ. ೨೪ ಕ್ರಯೋ) ; ಸೌನ್ಮರೈತತ್ತ್ವ 
ಮವತರಿಸಿ ಕೊಳ್ಳವನೊಲ್ವಾರ್ಪ ರೂಪುರಂ ಮೆಯ್ಲಿರಿ ಬಣ್ಣವುರಂ ಬಾಳ್ಕೆ 
ಗಳಿನೊಪ್ಪಿಸಿಯದಂ ಕಾಣ್ಕೆ ಮಾಳ್ಕುಂ (ಸ4ಸಕ- ೫೦೯), ರೂವಾರ ` 
೧. “ರೂವಾರ(ರೂಪಾರ) ರೂಪಾಕಾರ, ರೂಪಕಾರ ಶಿಲ್ಪಿ” (ತರ್ಮಕೋ, ೩೪): 
೨. ವಿಗ್ರಹ ; ಮೂರ್ತಿ ; ತಳದಿಂ ಕಳಶಂಬರಮೊಂದಳವಿಯ ರೂವಾರ 
ಮೆನಿಸಿ ಬಹುರೂಪಿಸೆಯೊಲ್‌ . . . ಒಪ್ಪುವವು ನಂಡೆಯುಂ ಕರುಮಾಡಂ 
(984. ೨-೨೦); ಕಾರ ಮಿಂಚಿನ ಬೊಂಬೆಯೊ ಅಮರ್ದಿನ ರೂವಾರಮೊ 
* -» ಎನಲಾ ನಾರಿ ಪಳಚ್ಚನೊಪ್ಪಿದಳು (ಕ್ರೀಣಂ. 3-೩). ರೂಹಾರ ; 
೨. ಲತಾವಳಿಯ ವಿಳಸದ ಸರ್ವರೂಹಾರವ ಚಂದ್ರಿಕಾಮಂಟಪ (ಕೇರೆ: 
೦೦೦-೨3); ಪಚ್ಚಪವಳಂಗಳ ಸ್ತಂಭಗಳ ಶಶಿಕಾಂತಶಿಲೆಯ ತೊಲೆಯ ಕಡೆದ 
ರೂಹಾರಗಳಲೀಕ್ಷಿಸಲು (ಸೋರು. ೨-೨೦). 

[ಇಪ್ರಾ, ರೂಆರ./ಸಂ. ರೂಪಕಾರ] 

ರೂಪಿ (ಗು). ೧. ರೂಪಪುಳ್ಳ ; ಆಕಾರವನ್ನು ಹೊಂದಿರುವ: ೨. 
ಸುಂದರವಾದ ಆಕಾರವುಳ್ಳ, ೩. ಹೋಲಿಕೆಯುಳ್ಳ ; ಸಾಮ್ಯ 
ವಿರುವ. (ನಾ): ೪. ರೂಪವುಳ್ಳವಳು-; ಚೆಲುವೆ ; ನೋಡುವುದೆ. 
ಕಣ್ಣು . . . ಮುರುಕಿ ಕುಬ್ಬೆಯ ಡೊಂಕ ತಿದ್ದಿ ರೂಪಿಯ ಮಾಡಿ ಸೆಅಗ 
ಪಿಡಿಸಿಕೊಂಬನ (ಪೃರಂದ- 0. ೪-0-3): [ಸಂ. ರೂಪಿನ್‌] 

ರೂಪಿಡ, ರೂವಿಡ್ಕು ರೂಹಿಡು (ಕ್ರಿ). ೧. ತನ್ನ ರೂಪದಂತೆಯೇ 
ಕಾಣು ; ಹೋಲು : ಕಾಮಿನಿ... ಖಚರೀಜನಂಗಳೊಳ್‌ ರೂ2ಡೆ ತನ್ನ 
ರೂಪೊಲಿದು ಪಾಡಿದಳಚ್ಯುತನಂಕಮಾಲೆಯಂ' (೩ರ. 0೬-೦೦೪). ೨. 
ತನ್ನನ್ನು ಒಪ್ಪಿಸಿಕೊಳ್ಳು.. ಅರ್ಪಿಸಿಕೊಳ್ಳು : ಪಾಪಿ ಗಂಡನೆಯೆನ್ನ 
ಅಪತ್ತಿಗೊಡೆಯನೆಂಬಾಪೇಕ್ಷೆಯಲಿ ಬಂದು ನಿನಗೆ " ರೂಪಟ್ಟೆ ದುಃಖವನೀ 
ಪರಿ ಮಾಳ್ಪರೆ (28೫0. 9-9೬). ೩. ಕೋಪವನ್ನು ಪ್ರಕಟಿಸು ; 
ರೇಗು ; ಕೆರಳು : “ರೂಪಿಡು_ಕ್ರೋಧನಿರ್ದೇಶೇ” (ಕಮರ) ; ಚಪ್ಪರಿಸು 
ರೂಪಿಡು ಕೂಪಿಡು ಕೂರ್ಪುದೋಲು ಪಾಜಗಿಯದೆ ಕೂರ್ಮೆ ಮಿಕ್ಕು ತೆಗೆ 
ತೊಂಗಲಎಿಂಬೆನೆ ನೂಂಕು ಯುದ್ಧಮಂ (ಕಾರ್ಮಾನ, 10೬); ಸೇನಾನಿಯಮ 
ದಂತೆಯೇ ತಮ್ಮ. ಹೆಗ್ಗಡೆಗೆ ವೀರವನ್ಮನವನ್ನೊಪ್ಪಿಸಲಿಲ್ಲವೆಂದು 
ರೂಪಿಟ್ಟು ಹುಚ್ಚೆದ್ದು (ಕತ್ರಕ. ೬6-೭)- ರೂವಿಡು ; ೪. ಅಕಾರವನ್ನು 
ಕೊಡು,- ನೀಡು: ರೂವಾರಿ ರೂವಿಟ್ಟ ಕಲ್ಲಲ್ಲ, ಮೂರ್ತಿಯಿದು 
ಎಂತೆಂದರಂತಾಗಬಲ್ಲ ಬಯಲಲ್ಲ (ಶು6ರೇ. ೧೯-೦): ರೂಹಿಡು: ೧. 
ಚೆನ್ನೈ ನೀನಲ್ಲದೆ ಬಳಿಕಾರಿನ್ನು ದಿಟವಿದಿರಿಟ್ಟು ತೋಲಸಲನ್ಮರುಂಟೇ ರೂಹಿ 
[ ಕುಲಿಹಿಸಡಲು ನೇಕ ನೋಡು ನೀನೆನುತ ಕನ್ನಡಿಯ ತೋಲ್‌ದ 
ಳೊಬ್ಬಳು (ಪ್ರಳುಂ, ೪-೨೨). ೪. ಸರಸಿಜಭವ ಚದುರಿನೊಳು ಅರೆಕುಣಿ 
ತಟ್ಟಿಲ್ಲದ ತ್ರಾಸಿನೊಳು ತೂಗಿ ಪರಿಕಿಸಿ ರೂಹಿಟ್ಟನಿವರ (ಗಳು: ೬-೪೦). 
೫. ಅಂದವಾಗಿ ಕಾಣು; ಕಂಗೊಳಿಸು: ರೂಹಿಟ್ಟ ಮನ್ಮಥನಂತೆ 
ಬೆಳಗಿದನಖಿಳದಿಗುತಟವ '(ಏಭಾನ- 00-3೯-೪). [ರೂಪು - ಇಡು] 

ರೂಪಿಣಿ (ನಾ)- ೧. ಚೆಲುವೆ; ರೂಪವತಿ : ರೂಪಿಣಿಯರೆನುದಿನಂ . . . 
ಮುನಿತಿಲಕನೈತಪ್ಪ. ಪಥಮಂ ನಿರೀಕ್ಷಿಸುತಿರೆ (ಕಣ. ೧-೫-೪೪. ೨. 
ಸೂಳೆ; ವೇಶ್ಯೆ : ` “ ರೂಪಿಣೀ, ರೂಪಜೀವನು: ಈ ೨ ಸೂಳಿ” 
(೫೫ಕ್ಕ- ೨೯೦)- [ಸಂ, ರೂಪಿಣೀ] 

ರೂಪಿತ (ಗು). ೧. ಕಲ್ಪಿಸಿದ ; ಯೋಜಿಸಿದ. ೨. ಧರಿಸಿದ ; ತೊಡಿಸಿದ: 
ಶಿವಮಂತ್ರಾಭಿಮಂತ್ರಿತಭೂತಿ ರುದ್ರಾಕ್ಷಾನಿ ರೂಪಿ[ಣಣ- ಭೂಬಿತ 
ಜಾತನಿರ್ಮಳಪಂಚಮುದ್ರಾಧಾರರಂ ಮಾಡಿ (ಯ. ೪-0) (ನಾ). 
ಹಿ. ರೂಪುಗೊಂಡುದು: ಕ್ರಿಯಾತ್ಮ ಕಶಿಕ್ಷಣಯೋಜನೆಯಂ ಪ್ರಪಂಚದಲ್ಲೇ 
ಶ್ರೇಷ್ಠ ಮೇಧಾವಿಯವರಾದ ಮಹಾತ್ಮಾಗಾಂಧಿಯವರಿಂದ ರೂಪಿತವಾಯಿತು 


೭೬೪೩ 


10 


ರೊಪಿಸು 


(ಕ್ರಿಯಾಶಿ. ೧೯೨): ಮಹಾಭಾರತವು ಇಂದು ನಮಗೆ ಉಪಲಬ್ಧವಿರುವ 
ರೀತಿಯಲ್ಲಿ ರೂಪಿತವಾದದ್ದು ಬಹುಶಃ ಕ್ರಿ. ಪೂ. ಐದನೆಯ ಮತ್ತು 
ಒಂದನೆಯ ಶತಮಾನದ ಅಂತರದಲ್ಲಿರಬಹುದು (ಳಾಂರ: cor). [Xo] 

ರೂಪಿಮಾ (ನಾ)- [ಭಾಷಾಶಾ] ಭಾಷೆಯ ಅರ್ಥವತ್ತಾದ ಚಿಕ್ಕಘಟಕ: 
ಮೂಲರೂಪಗಳನ್ನು ಸಾಧಿಸುವಲ್ಲಿ ಧ್ವನಿಮಾ, ರೂಪಿಮಾಗಳ ಪರಸ್ಪರ 
ಸಾದೃಶ್ಯವನ್ನು ಅರಿತುಕೊಳ್ಳುವುದರಲ್ಲಿ ಅತ್ಯಂತ ಪ್ರಯೋಜನವಾಗುವುದು 
ರ. ೨0) " ಧ್ವನಿಮಾ', * ಸ್ವನಿಮಾ' ಪರಾ. [ಸಂ.7 

ರೂಪಿಲಿ, ರೂವಲಿ (ನು). ರೂಪವಿಲ್ಲದ ವ್ಯಕ್ತಿ ; ಕುರೂಪಿ ; ಸೊಬಗಂ 
ಪುಟ್ಟಿನೆನೆಯುಂ ಆದಂ ರೂಪಿಲಿ ನಾಡೆ ಅಪ್ಸರಸ್ತ್ರೀಚಿ:ತೆಯಿನುಂ 
(ಕಂದ. ೦೦-೬). ರೂವಿಲಿ; ನಮ್ಮ ತಾಯ್ನುಡಿ . . . ತಾನಮಂಗಳೆ 
ಯೆನಿಸಿ ಹಿರಿಮೆಯ ನೀಗಿ ಹೆಸರನಳಿದು ರೂವಿಲಿಯಾಗಿ ಬನ್ನಪಡುತಿರಲು 
(ಗಣೇಶ. 90-0). [ರೂಪು 4 - ಇಲ್ಲಿ] 

ರೂಪಿಸು, ರೂವಿಸು, ರೂಹಿಸು (ಕಿ) ೧. (ಚಿತ್ರ. ಶಿಲ್ಪ 
ಮೊದಲಾದುವುಗಳಂತೆ) ಆಕಾರವನ್ನು ' ಕೊಡು ;" ರೂಪಕೊಡು : 
ಆವ ದೇವರುಮಾಗೆ ಬಯಲ ರೂಫಿಸಬಲ್ಲರೇ (ಕೋ. ೭-೩೬); 
ನನ್ನೂರಿನ ಸುತ್ತಣ ಪ್ರದೇಶವನ್ನು, ಆಸಕ್ತಿಯಿಂದ ಅವಲೋಕಿಸಿ... 
ಚಿತ್ರವನ್ನು ರೂಪಿಸುವ ಕೆಲಸಕ್ಕೆ ಕೈಹುಕಿದೆ. (ಇನ್ನೂರು: 0೬ ನಕ). ೨. 
ಕಲ್ಪಿಸು; ಯೋಚಿಸು: ನಾನು ನನ್ನ ಸಂಸಾರವನ್ನು ಹೇಗೆ ರೂಪಿಸುವೆ 
ನೆಂಬುದನ್ನು ನೋಡುವಿರಂತೆ (ಸ್ಮೃತಿತ- ೩); ಇವನ್ನೆಲ್ಲಾ ಓದಿಕೊಂಡು, 
ನಾನು ನನ್ನ ಅಭಿಪ್ರ್ರಯವನ್ನು ರೂಪಿಸುತ್ತೇನೆಯೇ ? (ಒಡ. ೦): ೩. 
ಹೇಳು ; ನಿರೂಪಿಸು: ರೂಪಕಮೆಂಬುದು ಪೆಜವರ ರೂಪಾದಿಗುಣಂ 
ಗಳುನಭೇದೋಕ್ತಿಗಳಿಂ ರೂಪಿಸುವುದು (೪6೫: ೩-03); ರೂಪಿಸುವ 
ತನ್ನೀಶನಿಂದಾಲಾಪವಂ ಕೇಳದೆ. (ರಿಕಿ: ೬೦-೦೮); ಮುನಿ ರೂಪಿಸಿದ 
ಮಾತುಗಳೆನಗೆ ಸಾಮ್ಮವದಾಯ್ದು (ಕಂತ. ೩). ೪. ತಿಳಿ; 
ಭಾವಿಸು : ಸತಿಯೋಪ ಶಿವನಂ ತನಯನೆಂದೇ ರೂಪಿಸುತ್ತು ಪೆಲಾಲಿಸುತ 
ಕೊಂಡಾಡುತಿರಲು (ಏಸ. ೦೩-೦೩); ಧ್ಯಾನಿಸುತೆ ಭಾವಿಸುತೆ ರೂಪಿಸುತೆ 
ಕಾಮಿಸಿದನಾ ಭೂಮಿಪಂ ತದ್ರೂಪಗುಣಹೃದಯರಂ (ಶ್ರೀ ಉನ. 
೨೨-೩೦೦). ೫- ಸ್ಕಿ ರಪಡಿಸು: ನಾನಾಪುರಾಣಾಗಮನಿಗಮಸರ್ವಪ್ರಮಾಣದಲಿ 
ರೂಪಿಸಲು ಸಂಸಿದ್ಧವೆಂಬುಲಾಪಮಂ ಕೇಳ್ದು (ಬಸಪು. ೩೦-10). ೬. 
ಪ್ರದರ್ಶಿಸು ; ಕಾಣುವಂತೆ ಮಾಡು : ಎಲ್ಲ ವಿಕೃತಿಯ ತಳದ ವಾತ್ಸಲ್ಯ 
ದೃಷ್ಟಿಯನು `ರೂಪಿಸುವೊಲು (ಬರಿರೀ. 90-6)-"` ೭. ಉಂಟು ಮಾಡು : 
ಕೌರವ ಪಾಂಡವರ ವೈರಜೀವನ ಹಲವು ಪರಿಯಲ್ಲಿ ಮುಂದುವರಿದು ಅನೇಕ 
ವಿಷಘಟನೆಗಳನ್ನು ರೂಪಿಸಿತು (ಉರು. 00): ೮. ಸಿಟ್ಟಾಗು ; ಕೋಪ 
ಗೊಳ್ಳು ; ಕೆರಳು; ರೂಪಿಸುತ ಬಂದೇಅಲೊಡನೆ ನಿರೂಪನಾಗಳೆ 
'ವಖಾಳ್ವ ತರುಗಳ ರೂಪಿಸುತ ಬಂದೇಜಲೊಡನೆ ನಿರೂಪನಾದಡೆಯು 
(44. ೦೯-೩೦). ರೂವಿಸು ; ೯. ಆಕಾರವನ್ನು ತಳೆ ; ರೂಪವನ್ನು 
ಹೊಂದು : ಭೂರವಮಂ ಭಟಂ ನಿಮಿರ್ದು ಕುತ್ತಿದೊಡುರ್ಚಿದ ಚಂಡ 


ಶಾಸನಂ ಚಾರಣದಾಸೆಯಿಂ ನುಸುಳು ಮುಜ್ಞಟದೊಳ್ಳ ಗುಲ್ತಿ ಕ್ಕಿವಟ್ಟಿ 
ಸೈಪಾರಿಸೆ ಕಂಡ ಭೂರಣದೆ ರೂವಿಸಿದಂ ಪೊಯ್ಯೆ ಕಾಳವಟ್ಟದಿಂ ಪೋರಗ 
ದಿಂದೆ' ಪೊಯ್ದನೆರಡುಂ ಸರಿವೋದವು ಲಾಗುಬೇಗದೊಳ್‌ (ಅನಂತು: ೦೦-೬೦). 
ರೂಹಿಸು; ೧-ಉರಿ ಕರ್ಪುರ: ಸಂಯೋಗ ನಿಷ್ಟತ್ತಿಯಾದಲ್ಲಿ ಮರಳಿ ರೂಹಿ 
[ಹಾ೫೫0- ಪಿ)ಸಿ ಹಡಿಯಲುಂಟಿ ಅಯ್ಯಾ (ಕರೇ. 4೩90-೩೬). ೪ಉ. ನಿಜ 
ಲಿಂಗೈಕ್ಕನ ಉಪಮಿಸಲಿಲ್ಲ ಉಪಮಿಸಲಿಲ್ಲಾಗಿ ರೂಹಿಸಲಿಲ್ಲ ರೂಹಿಸಲಿಲ್ಲಾಗಿ, 
ಭಾವಿಸಲಿಲ್ಲ (ಅಕ. ೨6-0363) ; ಆತ್ಮನಲ್ಲಿ ಮಲವು ಹುದುಗಿರ್ದ ಭೇದವ 
ತಿಳಿದು ರೂಹಿಸಿ ಹೇಳಬಲ್ಲಡೆ ಸಿದ್ಧಾಂತಿ ಎಂಬೆ  (ಉಂಠೆ. ೪. ೨೦೬-೨%)- 
೬. ರವದ ಪೊರ್ಕುಳ ಗಂಟೆಯ ಮೋಹಿಸುವ ಮೊಗವಡದ ರೂಹಿಸುವ 


ರೂಪು 


ನೊಸಲ ಕನ್ನಡಿಯ . , , ತುರುಗಬಲದೊಳು (೧0%: ಜಃ ಶ್ರ). 
೧೦: ಕೆತ್ತು ; ಕಂಡರಿಸು: ಮರಮರದ ಮೇಲೆಲ್ಲ ಪ್ರೇಯಸಿಯ 
ಹೆಸರನ್ನು ರೂಹಿಸಿದ (ತಠ್ಕ6. 33). ೧೧, ಕಾಣಿಸಿಕೊಳ್ಳು ; ಹುಟ್ಟು ; 
ಮೈದೋರು : ಸುರರು ಹೊಮಳಿಗಆಿದರಾಗಳು , .. ಗುರು 
ಗುಹೇಶ್ವರನಳಿಗೆ ರೂ[ಣಣಂ. ಮೋಹಿಸಿ ಮೆಟಕಿದ ಕತದಿಂದೆ (ಶ್ರರುಂ 
೩-೨3) ; ಭೂಮಿಯ ತಿಣ್ಣವನು ತಿದ್ದಲಿಕೆ ಹರಿ ನರನಾಗಿ ರೂಹಿಸಿದ 
(66M. ೬-೨-30) ; ರೂಹಿಸಿತೊಂದು ದಿನ್ಫೋಪಾಯ (668: 30-12). 
೧೨: ನಿರ್ಮಿಸು ; ರಚಿಸು ; ಕೇಡಿಗರಾ ಕೃತ್ರಿಮರಚನೆಯಲಿ ರೂಹಿ 
[೫೫- ಮಾಡಿ]ಸಿದರರಮನೆಯ (4668. ೨೦-೩೦)- [ರೂಪು 4 - ಇಸ್ಕು) 
ರೂಪು, ರೂವ್ಯ, ರೂವು, ರೂಹ, ರೂಹು (ನಾ). ೧. ಆಕಾರ ; 
ರೂಪ : ಬಾಲನುರವಣಿಸಿದನು ಮಸಗಿದ ಕಾಲರುದ ್ರನ ರೂಪ ತಾಳ್ಮನು 
ವೈರಿಸೇನೆಯಲ (ಉುಪ್ಸಾರ್ರೂ ೬ 4-೭) ; ಅವರನಾಜಿಯಲಿ ಕೊಂದನೊಬ್ಬ ನ 
ಸೂಕರನ ರೂಪಿಂದಲೊಬ್ಬನ ನರಹರಿಯ ರೂಪಿಂದ ಲಕ್ಷ್ಮೀಕಾಂತನಹಿತ 
ಕೃತಾಂತನಾಜಿಯಲಿ (845ಣ- ೦-6-೨3): ' ೨. ಚೆಲುವು: ಅಂದ; 
ಸೊಗಸು : ಸ್ಮರನಂ ರೂಪಿನೊಳಿಂದ್ರನಂ ವಿಭವದೊಳ" ಪೋ ಮೆಚ್ಚಿಂ 
(ಕಶರಾ- 9-45) ; ಊರಿಂಗೆ ದೊರೆ ರೂಪು ನಾರಿಂಗೆ ಗುಣ ರೂಪು ಚಾರು 
ಕೋಕಿಲೆಗೆ ಸ್ವರ ರೂಪು ರಾಜಂಗೆ ಧೀರತ್ವ ರೂಲ್ರ (4ನೇ. ೬೦೪). 
ರೂವ್ಯ,: ೧. ಧಾರಿಣಿಯೊಳು ಪೂಜಿಗೊಂಬನತಿಭಕ್ತರ ರೂವದೊಳು. 
ನಿರಂತರಂ ಪರಮಸಿವಾಗಮಾರಗೆ (44. 11, 110. ೫೩-೦೬ ; 10). 
ರೂವು ; ೧. ಕುಳ್ಳಿರ್ದಂ ಸಿರಿಯರಸಂ ಕಾರ ಮುಗಿಲ ರೂವೆಬಿನೆಗಂ 
(ಕರ್ಮ೫- 0೬) ; ರೂಪ - ರೂಪು, ರೂಪು (ಕಮದ. ೨೭ ತ್ರಯೋ) ; 
ಹರಿಯು ದುಷ್ಪರನಿರಿಯಲೋಸುಗ ನರರ ರೂವಿಂ ರಾಮನಾಮವ ಧರಿಸಿ 
(ಉರ. 0-೨-೩೫), ರೂಹ ; ೧. ಬೆಟ್ಟಬಿಲ್ಲಯ್ಯನ ರೂಹಕ್ಕೆ ಒಟ್ಟಿ 
ಭಕ್ತನಾದನೆಂಬುವನ ಯುಕ್ತಿ ಮಳಲೊಟ್ಟಿಯಂತೆ ನೋಡಾ [CES 
೪೨-6೦) ; ಲಿಂಗಾರ್ಚನಂಗೆಯ್ಲು ತಲ್ಲಿಂಗದಂಗದೊಳನಂಗಾರಿಯೆಚ್ಚ ರೂಪ 
ಕಂಡು (ಚಣ. ೭ ಸೂತ). ರೂಹು; ೧. *`ರೂಹೆಂಬುದು ರೂಪಂ" 
(669. ೨೦೬) ; ರೂಹಿಲ್ಲದೊಡಂ ಕೆಲಬರ ಸಹಾಯದಿಂ ... ರೂಹಂ ಪಡೆ 
ದೇಕೆ ಮುಳಿ ನೀಂ ವ್ಯಥೆಗಳೆವೈ (66ನ್ನು: ೩-೦೩೦); ಸಾವಿಲ್ಲದ ಕೇಡಿಲ್ಲದ 
ಕೊಹಿಲ್ಲದ ಚಲುವಂಗಾನೊಲಿದೆ (ಸುಠಾರೇ. ೨- ೦೨೨-೨೮೩), ಕಳಿತ ಹಲಾ 
ಹಳದ ಕಜ್ಜಾಯವೆನಿಸಿತು ರೂಹು . . . ಸುರಸತಿಯ (ಕಾವಾ: ೪-೪3). 
ರೂಪುಮಾಡಿಸು ಎ. ಭೂಮಿಯನ್ನು ವ್ಯವಸಾಯಯೋಗ್ಯವನ್ನಾಗಿ 
ಮಾಡಿಸು : ದೊಡ್ಡೇರಿಯ ಕೆರ್ರೆಯ ಕಟಿಸಿ ರೂಪು ಮಾಡಿಸಿದಕ್ಕೆ ಕೊಟ್ಟ 
ಗದೆ (ಎಕ. ೫1), ತಿಕನ. ೩-೬; 2648 7). ರೂಪುಮಾಡು ಎ ರೂಪ್ರ 
ಮಾಡಿಸು: ತೋಟಗದ್ದೆ ಯನು ಮಾಡಿಸಿ ವ್ಯವಸಾಯದಿಂದ ರೂಪು 
ಮಾಡಿಕೊಂಡು (ಎ6. ೫೪], ೨೨-೬೪; 144); ಕೆಜಿಯ ಒಡಪುಗಳನೂ 
ಕಟ್ಟೆ ರೂಪುಮಾಡಲಾಗಿ (ಎಳ. 1೩ (6), ಶೊಸಳೋ, 
[< ಪ್ರಾ. ರೂವ. / ಸಂ. ರೂಪ] 
ರೂಪುಗರೆ, ರೂಹುಗರೆ (ಕ್ರೆ). ೧. ಆಕಾರವು ಕಾಣದಂತಾಗು ; 
ಅದೃಶ್ಯವಾಗು ; ಬ್ರಹ್ಮರಾಕ್ಷಸನಿವಳ ಮಾತಂ ನಂಬಿ... ರೂಪು 
ಗರೆದು ಪೆಅಪೆಅಗನೆ. ಬರುತಿರ್ದು (ಸುಳುಮಾು ೭-೦೭ ವ); ಪೊಸ್ಕಳ್‌ ತ್ರಿದ 


08೪-೧6; 1493). 


ಶೋತ್ತಮೆ ರೂಪುಗರೆದು ಜನನೀಗೃಹಮಂ (6204. ೩-೦೪. ೨. ಬೇರೆ 
ರೂಪವನ್ನು ಧರಿಸು ; ವೇಷ ಮರೆಸಿಕೊಳ್ಳು : ತನ್ನ ರೂಪುಗರೆದಿ 
ರುಳ ಫೊಟಲಿಲ್ಲಮಂ ಕಳ್ಳು ದಿವಸಕ್ಕೀ ಪಾಂಗಿನೊಳ್‌ ತೊನ್ನನಾಗಿರ್ಪೊಂ 
(ಶಡ್ಮಾರಾ- ೦೨೪-೪): ; ಭೀಮಸೇನಂ. ಕೇಳ್ದವಂದಿರೊಡನೆ ರೂಪುಗರೆದು 
ಪೊಲಲಂ ಪೊಅಮಟ್ಟು ಕೇಚಕನಿಕಾಯಧ್ವಂಸನಂ  ಮಾಡಿದಂ 
(ತಂತಳಾ- ಅ ವಾ ರೊಹುಗರೆ; ೨. ದ್ರೋಹಿಯನು ಗೆಲಲರಿದು 


೭೬೪೪ 


2೦. 


36 


|ರೊಪುಗೆಡು, ರೂಪುಗಿಡು, 


ರೂಪುಗೊಳ್‌ 


* - - ರೂಹುಗರೆದಿಳೆಯಮರರಂದದಲಾಹವವ ಬೇಡುವುದು ಕೊಲುವುದು 

[ರೂಪು -೬ ಕರೈ) 

ರೂಪುಗಾಣ್‌ (ಕ್ರಿ). ೦. ಆಕಾರವನ್ನು ಕಾಣು; ರೂಪವನ್ನು ನೋಡು : 
ರೂಪಗಾಣುತಲಂತರಂಗದೊಳ್‌ ಸಂತಸ 


Coran- ೦೦-೭೯೩) - 


ವ್ಕೂಪಿಸೆ (ಕುರೇಶ- ೨೦-೨೦), 


೨. ಚೆಲುವನ್ನು ಕಾಣು ; ಸೌಂದರ್ಯವನ್ನು ನೋಡು: ಈ 
ಲೋಕದೊಳ್‌ ರೂಪುಗಾಣಲೊಡಂ ತೊಟ್ಟನೆ . . , ಎರ್ದೆಗೆಟ್ಟರಾರ್‌ 


(neg. ೭೩೦). [ರೂಪು ೬ ಕಾಣ್‌] 

ರೂಪುಗಾಣಿಸು, ರೂಹುಗಾಣಿಸು (ಕ್ರಿ). ೧. ಆಕಾರವು ತೋರು, 
ಕಾಣು: ತಾನರ್ಧತನುವಿನೊಳಾ ಗಿರಿಜೆ ಶಿವನೊಳು ಬೆರಸಿದಳೊ ರೂಪು 
ಗಾಣಿಸದು (08ಫ- ೦೬-೩)- ರೂಹುಗಾಣಿಸು ; ೧. ರೂಹುಗುಣಿಸದಂತೆ. 
ವಿಪ್ರವೈಷವನಾಂತು . . , ಅವರಿರ್ನರುಂ ಮಯೂರಧ್ವಜನ ಪಟ್ಟಣಕೆ 
ನಡೆತಂದರು (ಬಣ. ೨೬-೩). 3. ರೂಪವನ್ನು ತೋರಿಸು,- 
ಪ್ರದರ್ಶಿಸು: ಕ್ಷೋಣಿಯೊಳಾತ್ಮೆ:ಶ್ವರನ : ಬಿಟ್ಟಿಗೆ ರೂಹುಗಾಣಿಸಿ 
ಬಾಯಾಬ್‌ಸುತೆ ಬಾಣತಿರೂಹಿಂದೆ ಬಂದಳು ಹರಿನೀಲವೇಣಿ (ನೋತ. 
0೬-೪೭). [ರೂಪ *- ಉಣಿಸು) 

ರೊಸುಗಿಡು ` ರೂಪುಗೆಡು. ` ನೋ. 

ರೂಪುಗೂಡು (ಕ್ರಿ):ರೂಪವನ್ನು ತಾಳು,--ಪಡೆ ; ಲೋಹಸಂಗದಿಂದಗ್ನಿ 
ಒಡಿವಡೆದಂತೆ ರೂಪುಗೂಡಿದ ರುಚಿಯ ಸತ್ತ್ರಿಯೆಯಿಂದರ್ಪಿಸಬೇಕು 

[ರೂಪು .,. ಕೂಡ್ಕು] 

ರೂವುಗಿಡು, ರೂಹುಗೆಡು (ಕ್ರ); ೧. 

ಆಕಾರವು ಕೆಟ್ಟುಹೋಗು ; ವಿಕಾರವಾಗು ; ಕದನದೊಳಾರ್ದು 

ಸಾರ್ದಿಸೆ ಮಹಾರಥರ* . , , ಮಡಂ ಕಡಿವೋಡುವು ಶಾಪೆ ರೂಪುಗೆಟ್ಟುದು 

4ಕಂರಾಮಾ, 04-೬೯) ; ದೀಪಿಸುವ ಮಾಣಿಕ್ಯವಂ ಮಳ್ಳಿನಾಪರಿಮಿತಪಟಂ 

'ಮುಸುಕಿದಡೆ ರೂಪುಗೆಡುವುದೆ (04. ೫೭-೬೦). ೨. ರೂಪವು 

ಕಾಣದಾಗು ; ಮರೆಯಾಗು ; ತರದಿಂ ಮೇಲೊಗೆದಿರ್ಪ ಪೀಲಿದಟ್‌ಗಳ* 

ತಳ್ತಾಗಸಂ ರೂಪುಗೆಟ್ಟಿರೆ (ಕಣ. ೨೩೨). ರೂಪುಗಿಡು ; ೧. ನೀಂ 

ಮೃಡನೊಳಿದಿರ್ಜಿ ರೂಪುಗಿಡುವಂದಿವು ಮಾಡಿದ ಮಾಟವಣವುದು 


(8ನತಂ. ೨೩೭-೦೦೬೪), 


(810. 0೪-೩೬) ರೂವುಗಿಡು; ೨. ರೂನ(ಣಣ. ಪೂಣೈ)ಗಿಡೆ 
ತೆಂಬೆಲರಂಚೆಗಳೊಡ್ಡು ಪಾಟ್‌ (1೧. ೩00), ರೂಹುಗೆಡು ; ೧. 
ತ್ರಾಹಿ ಮದನಾಂತಕ . . , ಜಗತ್ರಯ ರೂಹುಗೆಡುತಿದೆ ದೇವ (12s. 


೭-೫೩) - [ರೂಪು--ಕಡು,] 

ರೂಪುಗೇಡು, ರೂಹುಗೇಡು (ನಾ): ಕುರೂಪ ; ವಿಕಾರ ; ವಿಕೃತಿ : 
ಕಳವಳದಿದನ್ನೆ ಗಮಿಂದುಕಾಮಸೂರ್ಯರ್‌ ಜಗುಟ್ಟರ್‌ ಕಣಕ ರೂಪುಗ್ನಡು 
ನಿಡುಬವಣಿಗಳಿಂ (340. 4-00). ರೂಹುಗೇಡು ; ಎಂತೆನಗೆ ರೂಹು 
ಗೇಡನ್‌ ತಂದತ್ತು ಎಂಬುದನ್‌. .. ಬಿತ್ತರಿಸುವೆನ್‌ (ವದ್ಯ ಶ್ರ- 

[ ರೂಪು 4 ಕೇಡು] 

ರೂಪುಗೊಳ್‌., ರೂಪುಗೊಳ್ಳು, ರೂಹುಗೊಳ್‌ (ಕ್ರಿ). ಆಕಾರವನ್ನು 
ಪಡೆ; ರೂಪವನ್ನು ತಾಳು: ಭಕ್ತಿಯೆ ಭವಸನ್ನಿಧಿಯಲ್ಲಿ ರೂಪುಗೊಂಡಂತಿ. 
ರ್ದಳ್‌ (ಕಾರಂತೂ- ೩೭೦); ಶಿವನಾ ರೂಪುಗೊಂಡೊಲಿದಿಹುದು ಚೋದ್ಯಮೆ 
(244: ೦೬-೦೬). ರೂಪುಗೊಳ್ಳು ಿ : ನಿರ್ದಿಷ್ಟರೀತಿಯಲ್ಲಿ ಪಠ್ಯವಿಷಯ 
ರೂಪುಗೊಳ್ಳಬೇಕು (145. ೦೬೪); ಸಂಯುಕ್ತಜೀವಕಣದ ವಿಭಜನೆ ವಿಕಾಸ 
ದಿಂದ ನವಮಾಸದಲ್ಲಿ ಒಂದು ಮಗುವು ರೂಪುಗೊಳ್ಳುವುದು (ಗ್ಮಕಂ. ೦೦೭). 
ರೂಹುಗೊಳ್‌ ; ಭವನ ನೇಹದ ಕಾಹು ರೂಹುಗೊಂಡೊಗೆವಂತೆ 
ಉದಯವಾದಂ ಶಿವನ ಸೌಂದರಾಧಿಪನಂದು (4೦6. ೦-೦೦೪); ಪರಿಮಳವೇ 


9-190): 


ರೂಹುಗೊಂಡು ಪುಷ್ಪವಾದುತೆ (ನೋತ ೬೪ ತ್ರಸ್ತಾರನಿ).. 
[ರೂಪು ಕೊಳ್‌, ] 


ರೂಪುಗೊಳ್ಳು 


ರೂಪುಗೊಳ್ಳು " ರೂಪುಗೊಳ್‌ * ನೋ. 

ರೂಪುಜೀವೆ " ರೂಪಜೀವೆ ' ನೋ. 

ರೂಪುದಳೆ, ರೂಹುದಳೆ (ಕ್ರಿ). ಎ ರೂಪುಗೊಳ್‌ : ಆಂ ಭರದಿಂದೆ 
ನಿನ್ನಯ ಭುಜಬಲದೆಟ್ಟಿರಮಂ ಪರೀಕ್ಷಿಸಲ್‌ ಡಂಭದಿನೊಂದು ರೂಪು 
[ಕಾಕಾಂ: ಹು]ದಳೆದಿನ್ನೆ ವರಂ ಪೊಣರ್ದಿಕ್ಕುವಟ್ಟು ಕಂಡೆಂ (ತಂತ್ರಶು- ೫-6೨). 
ರೂಹುದಳೆ : ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ರೂಪು 4 ತಳ್ಳಿ] 

ರೂಪುದೋಟ್‌ಸು (ಕ್ರಿ): ಆಕಾರವನ್ನು ತೋರಿಸು; ಪ್ರತ್ಯಕ್ಷವಾಗು : 
ಎಡೆವಿಡದ ರೂಪುದೋಜ್‌ಸುವ ಸಂಕಲ್ಪಮಯನಪ್ಪ ಯುವರಾಜನೆ 
ಮದೀಯ ವಿರಹಮರಣಭಯಹರಣನಪ್ಪುದಕ್ಕೆ ಕಾರಣಂ (೫ರಂಉ: ೩೦೭); 
ಪರಪುರುಷರು ರೂಪುದೋಲಸಿ ಸರಿವರಲ್ಲದೆಯೊಂದುತಾವಿನೊಳಿರರು 
(60s: ೩-೨), [ ರೂಪುದೋಟು 4 - ಇಸು] 

ರೂಪುದೋಜು, ರೂಹುದೋಯಿ (ಕ್ರಿ): - ರೂಪುದೋಲ್‌ೌಸು : 
ರೂಪುದೋಣದೆ ಬಂದು ಸುಭಟನ ಚುಪವನು ಖಂಡಿಸುವುದು (ಕುಪ್ಯಾರ್ರೋ- 
೬-೨೪); ಇಭಚರ್ಮಾಂಬರಮಣಿಯರಮಮರ್ದೆಸೆಯೆ - ರೂಪುದೋಲ್‌ದ 
ನಾಗಳ್‌ (ಕೃಷು- 01-00೬ ನ). ರೂಹುದೋಯು : ಚಿತುರ್ಮುಖನಬ್ಬ 
ನೇತ್ರನೆಂದೊದವಿದತರ್ಕರೆಂಬವರ್ಗೆ ಸುಂಟಿಸಬಾರದು ರೂಹುದೋಣ 
ಬಾರದು ಕಲಿಭೀಮ ಸಾತ್ಯಕಿ ರೂಹುದೋಟ್‌ದರು 
(ಕುವ್ಮಾರ್ರೋ- ೨-೬೩). [ರೂಪು ೬ ತೋಟು ] 

ರೂಪುರೇಖೆ (ನಾ)- ಸ್ವರೂಪ; ಆಕಾರ : ನಮ್ಮ ಶಿಕ್ಷಣಕ್ಕೆ ಉಚಿತವೆನಿಸುವ 
ನೂತನ ತತ್ವದೃಷ್ಟಿಯ ರೂಪುರೇಖೆಗಳು (8ಕ್ಕರ- ೧ಬಿ; ಖಿಲ್ಜಿಯ ರೂಪು 
ರೇಖೆಗಳುಳ್ಳ ಒಬ್ಬ ಯವನನು ಗೌಡದೇಶವನ್ನು ಜಯಿಸುವವನಾಗಿದ್ದನು 
(0ಕರು- ೦63). [ ರೂಪು 4 ರೇಖೆ] 

ರೂಪುವಡೆ, ರೂಹುವಡೆ (ಕ್ರಿ). - ರೂಪುಗೊಳ್‌ ; ಏಳ್‌ದನಾಸನದೃಢತೆ 
ರೂಪುವಡೆದತ್ತೆನಲಿದ್ರಾಯುಧಮನಂದು ಚಂದ್ರಾಪೀಡಂ (ಉದಂಕ. 
೪೬೪); ಕೇಳೀನಂದನ ನವಪುಷ್ಪಚಾಪನ ಬಂಡಾರದಂತೆ ರೂಪುವಡೆದು 
ಮೆಣಕಿದುದು (ಕ0ತ0- ೩-000). ರೂಹುವಡೆ:: ಮಂದರಾಗವೆ ರೂಹು 
'ವಡೆದುದೆನೆ ಸಂಪ್ರೀತಿಯಿಂದೊಂದಿ ಚಲಿಸದಿರು (ಶದ್ಮರಾ- ೩-೬೪)- 

[ ರೂಪು 4 ಪಡೆ ] 

ರೂಪುವಿಡಿ, ರೂಹುವಿಡಿ (ಕ್ರಿ). ೧. ಚೆಲುವನ್ನು ಹೊಂದು; ಅಂದ 
ವಾಗು : ರೂಪುವಿಡಿದ ಹೊನ್ನ ಪುತ್ತಳಿಗಳ ಕಾಂತಿ ವ್ಯಾಪಿಸಿದುವು 
ಚೌದೆಸೆಯ (ಕಂತಪಿ- ೨೦-೨೬)... ರೂಟುವಿಡಿ : ೨. ಆಕಾರವನ್ನು 
ತಾಳು; ರೂಪುದೋರು ; ಮನಸಿನ ಭ್ರಮೆ ರೂಹುವಿಡಿದಲೆವುದು 
ಬಂದು ಕನಸಿನೊಳು (ಪರೇಶ. 30-09)... ರೂಪು -- ಪಿಡ್ಕಿ ) 

ರೂಪುವೆರು " ರೂಪುವೆಖಿ ' ನೋ. 

ರೂಪುವೆಜು, ರೂಪುವೆರು (ಕಿ): = ರೂಪುಗೊಳ್‌ ; ಉರಿಗಣ್ಣಿನೊಗೆದ 
ಬೀರಂಬೆರಸೊದವಿದ ನಂಜು 'ರೂಪುವೆತ್ತವೊಲೇನಚ್ಚ: ರಿಯಂ ಪುಟ್ಟಿಸಿದರೊ 
೬ ೬೬ ಬೀರಗಣೇಸರ್‌ (ಕಣ. 0೩೦). ರೂಪ್ಪವೆರು: ಶಾಂತಿಯೇ 
ಮನೆಯ ರೂಪುವೆತ್ತಿದೆಯೇ (ಸಣ. ೨). [ರೂಪು 4 ಪೆಟ] 

ರೂಪೋತ್ಯರ (ನಾ)- ರೂಪದಲ್ಲಿ ಮಿಗಿಲಾದವನು; ಅತ್ಯಂತ ಸುಂದರ 
ನಾದವನರಿ; ಕಡುಸುಖ ಭೋಗಿ ರೂಪೋತ್ಕರನು ಧನಿಕನು ರಾಜಪೂಜ್ಯನು 
(ಕಪಾಲ. ೩-೦೦೩) - [ಸಂ.] 

ರೂಪ್ಯ (ಗು). ೧. ಚೆಲುವಾದ ; ಸುಂದರವಾದ. ೨. ಮುದ್ರೆ 
ಯೊತ್ತಿದ ; ಠಸ್ಸೆ ಹಾಕಿದ. (ನಾ). ೩. ಬೆಳ್ಳಿ; ರಜತ : “'ರಜತಂ, 
ಕಳಧೌತಂ, ರೂಫ್ಯಂ, ತಾರಂ-- ಈ ೪ ಬೆಳ್ಳಿ (ಹಕಾಯು. ೨೮-೦6); 
ಜಗಕ್ಕಾಶ್ವರ್ಯಮೈಶ್ವರ್ಯವಾವಸಥಂ ರೂಪ್ಯಮಹೀಧರೇಂದ್ರಂ (ಇಂಪು. 


(ಕಂಪಾತ- ೪3); 


೭೬೪೫ 


ಆ 


30 


| 


ರೂವಾರಿ 


೦-೬); ರೂಪ್ಯದ ಕುಪ್ಪಿಗೆಗಳೊಳಂ . . - ತೀವಿದೆನಿತಾನುಂ ತೆಜಿದ 
ಬಂಧುರ ಸುಗಂಧವಸ್ತುಸಂದೋಹಮಂ ಪಿಡಿದು. (8ನ: ೬-೦೮೫), 
೪: ಮುದ್ರಿಸಿದ ಬೆಳ್ಳಿ, ಚಿನ್ನ ಮುಂತಾದ ಲೋಹಗಳ ನಾಣ್ಯ; 
ರೂಪಾಯಿ: ""ರೂಪ್ಯಂ, ಅಹತಂ, ತದ್ವಯಂ-ಅರಸಿನ ಮುದ್ರೆ ಹೊಡಿ 
ಯಲ್ಪಟ್ಟಿ ಬೆಳ್ಳಿ ಭಂಗುರದ ನಾಣ್ಮಗಳ ಪೆಸರು” (ಸರ್ಕಾಂತಿ. &0೩)- [ಸಂ.] 

ರೂಬ್‌ರೂಬ್‌ “ರೂಬುರೂಬು' ನೋ: 

ರೂಬರು (ಅ). ಸಮ್ಮುಖದಲ್ಲಿ; ಎದುರಿನಲ್ಲಿ : ದಂಡನ್ನು ಕೂಚುಮಾಡಿ 
ಅವರ ರೂಬರು ಇಳಿದು ಲಡಾಯಿ ಕೊಡಬೇಕು. (ಶತ್ರಶಾ- ೬): 
[.-ಪಾರ. ರೂಬಾರೂ; ಹ೦. ರೂಬರೂ; ಮರಾ. ರೂಬರೂ. ರುಬರು] 

ರೂಬುರೂಬು, ರೂಬ್‌ರೂಬ್‌ (ಅ). ಎದುರಿಗೆ; ಪ್ರತ್ಯಕ್ಷವಾಗಿ : 
ಈಗ ರೂಬುರೂಬು ಬಂದು ಇರುವಂಥಾ ಕಷ್ಟ ಪರಿಹರಿಸುವುದಕ್ಕೆ ಇದೇ 
ವಳ್ಳೇದು (ಉಾಕೇಂದ್ರ. ೬): ರೂಬ್‌ರೂಬ್‌ ; ಗ್ರಾಮಾಧಿಕಾರಿಗಳು ಕಾವೇ 
ರೂಬ್‌ರೂಬ್‌ ತಾಲ್ಲೂಕುಕಚೇರಿಗೆ ಹೋಗಲಾರದ ಪಕ್ಷದಲ್ಲಿ .-. 
ನಮೂದಿಸಬೇಕು (ಗ್ರಾಶಾಕ, ೩)... [4 ಮರಾ. ರುಬೇರೂಬ್‌], 

ರೂಮಾಲು “ರುಮಾಲು, ' ನೋ 

ರೂಮಾಲೆ " ರುಮಾಲು, ' ನೋ. 

ರೂಯಿ (ನಾ). ಬೀಜ ತೆಗೆದ ಹತ್ತಿ; ಅರಳೆ; ಕಾಳುಕಡಿ ರೂಯಿ ಅಂದರೆ 
ಅರಳಿ ಮತ್ತು ಕೆಲವು ಕಿರಾಣೀಜೀನಸುಗಳ ಪ್ಯುಟಿಧಾರಣಿಯು ಪತ್ರದೊಳ 
ಗಿದ... ಕಳುಹಿಸುತ್ತಿದ್ದೆವು (ಮುಸಂಂಿವ್ಯ. ೬೦). 

[ + ಹಿಂ. ರುವಾ; ಮರಾ. ರೂಯ್‌, ರುಈ] 

ರೂಲು (ನಾ). ೧: ನಿಯಮ ; ಶಾಸನ ; ಕಟ್ಟಳೆ: ಕಂದಾಯವನ್ನು 
ಕಟ್ಟಲೇಬೇಕೆಂದು ರೂಲಿದೆ (69)- ೨. ಗೆರೆ; ಸಾಲು ; ರೇಖೆ; ಆ 
ಕಾಲದಲ್ಲಿ ಪಾವತಿಯಾದ" ಐಟಂಗಳ ರೂಲಿನಲ್ಲಿ ಕಾರಣಗಳನ್ನು ಬರೆಯ 
ತಕ್ಕದ್ದು (ಗ್ರಾವಡಕ. ೩). " ರೂಲುದೊಣ್ಣೆ ' ಪರಾ. (ಇಂ. nul] 

ರೂಲುದೊಣ್ಣೆ (ನಾ). ಗೆರೆ ಹಾಕಲು ಉಪಯೋಗಿಸುವ ದುಂಡನೆಯ 
ಕೋಲು: ಕೆರೆ (ಹಾಕುವ)._ಕಡ್ಡಿ, ಉರುಳೆ; ರೂಲುದೊಣ್ಣೆ (8೬1೪೯. 
ಇ610)- [ರೂಲು 4 ದೊಣ್ಣೆ] 

ರೂವ್ಮ  " ರೂಪು ' ನೋ. 

ರೂವ್ಯ (ನಾ). ಕಂಡರಿಸುವವನು ; ಶಿಲ್ಪಿ (?): ಗುತ್ತಂ ರೂವಂಗೆ 
ಮಾಘವೂಸದುಳಿ  ಕೊಡುವೆದು (ಎತ್ತ ೫19. ೦೧-೨೨; 726); 
ನಾಗಯೆಬ್ಬೆಯ ಮಗ ಮಾರೆಯ್ಯ ಕೊಟ್ಟೂರ ತುಟುಗೊಳಲಣ್ಣಿ ಸತ್ತ 
ಹೊನ್ನ ರೂವ (ಎ೪ ೫1, ಕಳಳ. ೯-೬; 9೫). [<ರೊವಾರಿ,] 

ರೂವರಿ " ರೂವಾರಿ ` ನೋ. 

ರೂವಳಿ " ರೂಪಟ್‌ ' ನೋ- 

ರೂವಟ್‌ ' ರೂಪಲಟ್‌ ' ನೋ. 

ರೂವಾರ ' ರೂಪಾರ ' ನೋ. 

ರೂವಾರಿ, ರುವರಿ, ರುವಾರಿ, ರೂವರಿ, ರೂಹರಿ (ನಾ). ವಿಗ್ರಹ, 
ಶಾಸನ ಮೊದಲಾದುವುಗಳನ್ನು ಕೆತ್ತುವವನು : ಖಣ್ಣಸ್ಬುಟಿತ ಮೊದ 
ಲಾಗೆಲ್ಲಾ ಬೆಸನುಮಂ ನಡೆಯಿಸುವ ರೂವಾರಿ ಮಚ್ಚೋಜಂಗೆ ಮತ್ತರ್ಪ್ಪ 
ನೈರಡು (೩ಗೀಇ- ; 3046); ಮಟ್‌ಯಾನೆಯ ಸಿಸ್ಕ ಚಿಕ್ಕ 
ರೂವಾರಿ (ಕಿಂ. ೦೯೩೨, ೨೪-೦೦ ; 1226); ದಾಸೋಜ ಸಾಮಾನ್ಯನಲ್ಲ, 
ತುಂಬ ಹೆಸರಾದ ರೂವಾರಿ (458. ೪೭). ರುವರಿ ; ಯಿ ರೂವ ಮಾಡಿದ 
ರುವಡಿ ಬೋಗೋಜ (ಮ್ಮ60- ೦೩೩೨, 3೩-೯; 2935). ರುವಾರಿ: 


1-1, 003-81 


ರುವಾರಿಯ ಉಳಿಯು ಬೆಳುಗಲ್ಲನ್ನು . . , ಚಮತ್ಕೃತಿ ಲಾಲಿತ್ಯಗಳಿಂದ 
ನಿರ್ಮಿಸಿದ ಕೆಲಸ (60. 00). ರೂವರಿ : ರೂವರಿ ಮಲ್ಲಿತಮ್ಮ 
(ಎಳ: ೫19, ತಿರುತುತ- ೦೭೫-೨೦; ಸು. 2368); ರೂವರಿ ಚಕ್ರವರ್ತಿ ಪಾಲೋಜ 


ರೂವಿಕ 


(ಮುಂ20. ೧೯೦೫, ೩೫-೬; 1). ರೊಹರಿ ; ರೊಹರಿ ಬಮ್ಮೋಜನ ಮಗ 
ಸುರಿಯಾಚಾರಿ ಬರದ. (ಎಳ 211, ಶಕ್ಕವಾ- ೯-೫6; 
[5 ಸಂ. ರೂಪಕಾರಿನ್‌] 

ರೂವಿಕ (ನಾ)- ಒಂದು ಊರಿನ ಹೆಸರು; ಯಾವದ್ರೂವಿಕಗ್ರಾಮ 
[?) ಕ 


67): 


(se. ೪17, 30a, 19-5; ಸು. 106 ಶತ)- 

ರೂವಿಡು * ರೂಪಿಡು ' ನೋ. 

ರೂವಿಲಿ ' ರೂಪಿಲಿ ' ನೋ. 

ರೂವಿಲ್ಲ (ನಾ). ಆಕಾರವಿಲ್ಲದವನು; ಮನ್ಮಥ : “ ಅನಂಗನಲ್ಲಿ ರೂವಿಲ್ಲನ” 
(ಕರಾ2- 6). [ರೂಪು (ಎ ರೂಪ ಇಲ್ಸ್‌ 4 - ಆ] 

ರೂವಿಸು `-ರೂಪಿಸು ' ನೋ. 

ರೂವು " ರೂಪು ' ನೋ. 

ರೂವುಕ (ನಾ). ಒಂದು ಬಗೆಯ ಸಸ್ಯ; ಹರಳು; ಔಡಲ. [ಸಂ] 

ರೂವುಗಿಡು " ರೂಪುಗೆಡು ' ನೋ. 

ರೂಪಿತ (ಗು). ೧- ಶೃಂಗರಿಸಿದ; ಅಲಂಕರಿಸಿದ. ೨. ಒರಟು ಮಾಡಿದ; 
ತರಕಲು ಮಾಡಿದ. ೩. ಪುಡಿಯನ್ನಾಗಿ ಮಾಡಿದ. ೪ ಲೇಪಿಸಿದ; 
ಬಳಿದ: ೫. ಆವರಿಸಿದ; ವ್ಯಾಪ್ತವಾದ: (ನಾ). ೬. ಮುಸುಕಿದುದು; 
ಆವೃತವಾದುದು; “ರೂಸಿತಂ, ಕುಂಠಿತಂ_ ಈ ,೨ ಮುಸುಕಿದುದು” 

[ಸಂ.] 


20 


15 


(ಹಲಾಯೂ: 0೨೬- ಆ 
ರೂಹ ' ರೂಪು ' ನೋ. 
ರೂಹರಿ " ರೂವಾರಿ" ನೋ, 
ಶೂಹಾರ " ರೂಪಾರ ' ನೋ. 
ರೂಹಿಡು ' ರೂಪಿಡು ' ನೋ. 
ರೂಹಿಸು " ರೂಪಿಸು ' ನೋ. 
ರೂಹು ` ರೂಪು ' ನೋ. 
ರೂಹುಗರೆ " ರೂಪುಗರೆ ' ನೋ. 
ರೊಹುಗಳೆ (ಕ್ರಿ): ರೂಪವು ಕೆಡು ; ಅಸ್ಪವ್ಯಸ್ತಗೊಳ್ಳು : ರೂಹುಗಳೆ 

ದುಟ್ಟಣುವೆಗಳ ಕಾಳಿಕೆಯ ಮೋಟಯ ತಾಅಸಿದೊಡಲುಗಳ . . , ತರಳ 

ಹೃದಯದ ದೇವರಿಂದ್ರನನಅಸಿ ಕಂಡರು (ಕುಪ್ಮಾಕ. ೬-೦೨), 

[ರೂಹು (ಎ ರೂಪು _ ಕಳ್ಳ) 
ರೂಹುಗಾಣಿಸು ` ರೂಪುಗಾಣಿಸು ? ನೋ. 
ರೂಹುಗೆಂಸು (ಕಿ) (ಆಕಾರವನ್ನು) ಇಲ್ಲವಾಗಿಸು; ನೀಗು : ಜನನ 
ಮರಣಂಗಳಂ ರೂಹುಗೆಡಿಸಿದ್ದ ಗುರುವೆ (ಕಂಡರೆ. ರೇ. 39೪-30); ಸ್ತ್ರೀ 
ಜನ್ಮವ ರೂಹುಗೆಡಸಿ ಮುಂದೆ ನೀನು ಹೋಹ ಮುಕ್ತಿಗೆ ನಾನು ಬರಬೇಕು 


೩6 


(ಅರತ. ೫೯-೩೬)- [ರೂಹುಗೆಡು (-ರೂಪುಗೆಡು),. ಇಸ್ಮು] 
ರೂಹುಗೆಡು " ರೂಪುಗೆಡು' ನೋ. 38 
ರೂಹುಗೇಡು " ರೂಪುಗೇಡು' ನೋ. 
ರೂಹುಗೊಳ್‌ ` ರೂಪುಗೊಳ್‌ ' ನೋ. 
ರೂಹುಗೊಳಿಸು (ಕ್ರಿ). ರೂಪಿಸು; ರಚಿಸು: ಕಿನ್ನರಂ. . . ಬಿಂಕ 


ಬಡೆಯೆ ಮುಹಚಾರೆಯಮಂ ಮಾಡಿ ರೂಢಿವಡೆದ ಮಧ್ಯಮಾದಿಯೆಂಬಾದಿ 
ರಾಗಮಂ ರೂಹುಗೊಳಿಪುದುಂ (ಕಾಂತೀಕ್ಕ- ೦೬-೬೭ ವ). 

[ರೂಹು (ಆ ರೂಪು). ಕೊಳ್ಳ್‌ 4 ಇಸ್ಕು] 
ಶೂಹುದಳೆ " ರೂಪುದಳೆ ' ನೋ. 
ರೂಹುದೋಟಿ "ರೂಪುದೋಜು » 
ರೂಹುವಡೆ ` ರೂಪುವಡೆ ' ನೋ, 
ರೂಹುವಿಡಿ " ರೂಪುವಿಡಿ ' ನೋ. 
ಶೆಂಕೆ * ಎಐಂಕೆ ' ನೋ. 


ನೂ 


48 


೭೬೪೬ 


ರೆಪ್ಪು 


ರೆಂಚೆ `ಐಂಚೆ' ನೋ. 
'ಶೆಂಜೆ "ರಂಜ' ನೋ. 
ರೆಂಟ್ಲೆ, ರಂಟೆ (ನಾ): ಹೊಲವನ್ನು ಉಳಲು ಬಳಸುವ ನೇಗಿಲಿನಂಥ 
ಒಂದು ಬಗೆಯ ಸಾಧನ : ರೆಂ೫- ರಂ]ಟಿಯೊಡೆದು ಬೆಳೆಸುವುದು 
ಹೊಟ್ಟೆಗಾಗಿ ಗೇಣುಬಟ್ಟೆಗಾಗಿ (ಕನಕ. ೬೬-೪); ಅದು... ಬಂಡಿ, 
ರೆಂಟೆ, ಕುಂಟೆ ಮೊದಲಾದ ಸಾಮಗ್ರಿಗಳನ್ನೂ ತೊಳೆದು ಪೂಜೆಮಾಡು 
ತ್ತಾರೆ (ಕತ್ನಕಾ-0೭6)- ರಂಟೆ: ಉಗೆಯ ರಂಟೆ, ಕಬ್ಬಿಣದ ರಂಟಿಗಳು 
ಉಪಯೋಗದಲ್ಲಿ ಬರಹತ್ತಿವೆ (ಮುಂಂೂ ೩೦); ಓಡೆಯರೇ ಮಾಡುತ್ತ ಬಂದ 
ಅನೇಕ ರಂಟಿಗಳ ಬೇಸಾಯ ಅಲ್ಲಿತ್ತು (ಕ್ರೀ. 1) [1 
ರೆಂಟೈ (ನಾ). ಒಂದು ಬಗೆಯ ಹೂವು : ಅವಿರಳಮಪ್ಪ ಮಲ್ಲಿಗೆಯ 
ಮೊಗ್ಗೆಯ ರಂಜಿಸ ರೆಂಟೆಯು ಸುಧಾಂಶುವ ಪೊಳೆಪಂ ಪಗಲ್‌ ಪಸರಿ 
ಪಂಶುಕದುಟ್ಟುಡೆ ತೊಟ್ಟ ಕಂಚುಕಂ ವಿವಿಧಲತಾಂತಸಂತತಿಯಲಂಕರಣಂ 
ಸಿರಿಗಂಪಿನಂಪು ತನ್ನವಯವಶೋಭೆಯಿಂದೆ ಕಡುಶೋಭೆಯನಾಂತಿರಲೆಯ್ದೆ 
ವರ್ಪನಂ. (ಶುಕಾಕೇ- 0೪-೨3). [7] 
ರೆಂಬೆ (ನಾ). ಮರದ ಕೊಂಬೆ ; ಶಾಖೆ ; ಟಿಸಿಲು: ತಳೆದು ತಾಂ 
ಪಲಬಗೆಯ ಬಲುಗೊಂಬೆ ರೆಂಬೆಗಳನ್ನು (ಹರಕು. ೦೨-೬); ಹಿಗ್ಗಿದನು 
ಮನದೊಳಗೆ ರೆಂಬೆಯು ನೆಗ್ಗಿತೆನೆ ಕುಣಿದಾಡುತ (ಉಮಾಸಂ, ೩-೨-೪೬); 
ಮಾಧವ ಮರದ ರೆಂಬೆಯ ಮೇಲೆ ಕುಳಿತಿದ್ದನು (404. ೩6). 
[“-ತೆಲು. ರೆಂಬ, ರೆಬ್ಬ, ರೆಮ್ಮ] 
ರೆಕ್ಕೆ " ಎಜಿಂಕೆ ' ನೋ. 
ರೆಕ್ಕೆಇರುವೆ (ನಾ). ರೆಕ್ಕೆಗಳಿರುವ ಓಂದು ಜಾತಿಯ ಇರುವೆ: (). 
[ರೆಕ್ಕೆ (ಇ ಎಜಂಕೆ) |. ಇರುವೈ (೬೮ ಇಲುಂಪೆ)) 
ರೆಕ್ಕೆಹುಳು (ನಾ). ರೆಕ್ಕೆಗಳಿರುವ ಓಂದು ಬಗೆಯ ಹುಳು; ಈಚಲು 
ಹುಳು: ಮಳಿಗಾಲದಲ್ಲಿ ಸಂಜೆಯಾದ ಕೂಡಲೆ ರೆಕ್ಕೆಹುಳುಗಳು ಬಂದು 
ಬಿಡುತ್ತವೆ (ರೂ). [ರೆಕ್ಕೆ (ನ ಎಂಕಿ) *-ಹುಳು (ಎಪ್ಪಟು)] 
ರೆಜಿಸ್ಟರು, ರಿಜಿಸ್ಟರು (ನಾ). ನಿಗದಿಮಾಡಿದ ವಿವರಗಳನ್ನು ನಮೂ 
ದಿಸುವ ಪುಸ್ತಕ; ದಾಖಲೆಪುಸ್ತಕ`: ಕೌಂಟರಿನಲ್ಲಿದ್ದ ರೆಜ್ಜಸ್ಬರಿನಲ್ಲಿ 
ತನಗೆ ಸಂಬಂಧಪಟ್ಟ ವಿವರಗಳನ್ನು ಬರೆಯುತ್ತಿದ್ದಂತೆ . . . ಪ್ರಶ್ನಿಸುತ್ತಿದ್ದ 
(ಕೊತ್ತಿ: ೦೬): ರಿಜಿಸ್ಟರು : ಅವಳು ರಿಜಿಸ್ಟರಿನಲ್ಲಿ ಸಹಿ ಹಾಕಿದಳು. 
(6ೂ0). [ಇಂ Register] 
ರೆಟ್ಟೆ " ಅಟ್ಟೆ ` ನೋ. 
ರೆಡಿಯೂರ್‌ (ನಾ). ಒಂದು ಊರಿನ ಹೆಸರು : ಉದಕಪೂರ್ವ್ವನ್‌ ದತ್ತ 
ಅಸ್ಯ  ತಟಾಕಸ್ಯ ರೆಡಿಯೂರ್‌ನ್ನಾಮಗ್ರಾಮಸ್ಕ ಕೇದಾರೇಷು. 
(ಮೈ 4ರ. ೧೪೦೬. 0೨-೬೨; 640): [7] 
ರೆಡಿ, ರಡ್ಡಿ (ನಾ). ೧. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಗಳಲ್ಲಿ 
ನೆಲಸಿರುವ, ವ್ಯವಸಾಯವೇ ಮುಖ್ಯಕಸುಬಾಗಿದ್ದು, ತೆಲುಗು 
ಭಾಷೆಯನ್ನಾಡುವ ಒಂದು ಜನಾಂಗ : (4): ರಡ್ಡಿ; ೧. ಕುಮ 
ಹರಭಕ್ತನೋರ್ವಂ ರಡ್ಡಿಕುಲಭವಂ . . . ಹೇಮರಡ್ಡಿಯೆನಿಪ್ಪವಂ . ಆ 
ಸಂಸಾರಮಂ ಮಾಡುಕಿರಲು (ಕ್ಯು, ೨-೪); “ರಡ್ಡಿ "ಯೆಂಬ ಅಡ್ಡಹೆಸರು 
ಹೇಮನ ವಂಶದವರಿಗೆ ಬಿತ್ತು (ಕತಾಗ. ಅಟಿ. ೨. ಗ್ರಾಮಾಧಿಕಾರಿಗಳಲ್ಲಿ 
ಒಬ್ಬ ; ಪಟೇಲ: ಪಟೀಲನಗೆ ... ರಡ್ಡಿ, ಹೆಗ್ಗಡೆ ಎಂತಲೂ 
ಹೆಸರುಂಟು (ಗ್ರಾಮಾಕ 0); ಗೌಡ. ನಾಯಕ, ರಡ್ಡಿ (ದೇಸಾಯಿ) 
ಎಂಬುವು ಬೇರೆಬೇರೆ ಪ್ರದೇಶಗಳಲ್ಲಿ ಅವರಗೆ ಸಲ್ಲುತ್ತಿದ್ದ ಹೆಸರುಗಳು, 
(ಕರ್ಡಾಪೂ, ೦೨೫). 
[ದೇ.॥ ತಮಿ. ಇರಟ್ಟಿ, ರೆಟ್ಟಿ ; ತೆಲು. ರೆಡ್ಡಿ, ರಡ್ಡ] 
ರೆಪ್ಪು ` ಜೌಪ್ಪು ' ನೋ. 


ರೆಪ್ಟೈ 


ರೆಪ್ಸೈ ' ಅಸಿಪ್ಟೆ ' ನೋ. 

ರಪ್ಟೈ (ನಾ). ಒಂದು ಬಗೆಯ ಸಸ್ಯ: ರೆಪ್ಪೆ, ತೊಟ್ಟಲ್ಲ (ಷೈ. 
0೬-೩೦೩) [?./ ತೆಲು. ರೆಪ್ಪಾಲ] 

ಶೆಪ್ಟೆಬಡಿ (ಕ್ರಿ). ಎವೆಯನ್ನು ಆಲುಗಾಡಿಸು ; ರೆಪ್ಪೆಹೊಡೆ ; ನವ 
ಕುಮಾರನನ್ನು ರೆಪ್ಪೆಬಡಿಯದೆ , . . ನೋಡುತ್ತ ರುಜಮೋಹಿನಿಯಾಗಿ 
ನಿಂತಳು (ಕಠಾಳುಂ- ೪0). [ರೆಪ್ಪೈ (೬. ಜ್‌ಪ್ಲೆ) 4 ಬಡ್ತಿ] 

ರೆಪ್ಪೆಹೊಡೆ (ಕ್ರಿ): ೧. ಇ ರೆಪ್ಪೆಬಡಿ: ಅವು, ಅವಳನ್ನು ರೆಪ್ಪೆ 
ಹೊಡೆಯದ ಹಾಗೆ ನೋಡಿದ (6ೂ9)- ೨. ಸೂಚಿಸು; ಸನ್ನೆಮಾಡು ; 
ಅವಳು ಆ ಸಂಗತಿಯನ್ನು ಎಲ್ಲರ ಮುಂದೂ ಹೇಳಬೇಡವೆಂದು ರೆಪ್ಪೆ 
ಹೊಡೆದು ಸೂಚಿಸಿದಳು (ರೂಂ). 

[ ರೆಪ್ಪೈ (-ಆ. ಅಕಿಪ್ಟೆ) 4 ಹೊಡೈ (೬ ಪೊಡೈ) ] 

ರೆವಡಿ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಶಿಲೇಮುದ್ಧರ ಮರ್ಮ್ಮಾನ್‌ 
ಸರ್ವಸಿದ್ಧಿ ಆಚಾರ್ಜ(ರ್ಯ್ಯ)ರ ಜಟ್ಟಿರ ರೆವಡಿಒವಜ್ಜರ್‌ ತೆಂಕಣದಿತೆ 
ಮಾಡಿದೊರ್‌ (ಇ6. ಸ, ೧೭೦-೪ ; 5ನೆಯ ಕತ). [+ 

ರೆವಡಿಬದ್ದ (ನಾ). ಒಬ್ಬಾತನ ಹೆಸರು ; ಪೆಸದೊರಾ ಮಗನ್‌ ರೆವಢಿ 
ಬದ್ದರಾಟದಾಳೆ ಕೊಮರಸಿಬ್ಗನ ದೇಗುಲದ ಆದಿತ್ಯಬಟಾರಗೆ ಕೊಟ್ಟುದು 
(36. vip, 364-3; 732). [2] 

ರೆವಿನ್ಯೂ, ರೆವೆನ್ಮು(ನಾ)- ತೆರಿಗೆ, ಸುಂಕ ಮುಂತಾದುವುಗಳಿಂದ ಬರುವ 
ಹುಟ್ಟುವಳಿ ; ರಾಜ್ಯಾದಾಯ : ಗ್ರಾಮಾಧಿಪತಿಗಳು ಸರ್ಕಾರದ 
ರೆವಿನ್ಯೂಬಾಬಿನಲ್ಲೆಲ್ಲಾ ಕಂದಾಯದ ಹಣದ ವಸೂಲಿಯು ಅತಿಮುಖ್ಯ 
ವಾದುದೆಂದು ತಿಳಿದಿರಬೇಕು. (ಗ್ರಾಶಾಳ- ೬6). ರೆವೆನ್ಮು: ರೆವೆನ್ಮು 
* «ಹುಟ್ಟುವಳಿ ಆದಾಯ, ಆಯ, ಉತ್ಪತ್ತಿ (೫೪೮೧ಬಂ- ಇಚ). 

[ + ಇಂ. nevenve | 

ರೆವೆನ್ಯು ' ರೆವಿನ್ಕೂ' ನೋ. 

ರೆಳ್ಳು (ನಾ). ಒಂದು ಬಗೆಯ ಜೊಂಡು, ಗಲಗು: “ರೆಳ್ಳು - 
ಗಲಗು”. (ಕೋ. 0). [+ ತೆಲು. ರೆಲ್ಲು ಉೆಲ್ಲು] 

ರೆಳ್ಳುಗಸುವು (ನಾ). ಒಂದು ಬಗೆಯ ಜೊಂಡು : “ಹುಲ್ಲುಮೆದೆ. . . 
ಸಣ್ಣಹುಲ್ಲು . ಈ ೪ ಜಾಬುಹುಲ್ಲು ಹೆಸರೆಂದು ಕೆಲವರನ್ನುವರು. ಅಂಧ್ರ 
ದಲ್ಲಿ ರೆಳ್ಳುಗಸುವು” (ಣ್ಣ. ೧೬). [ರೆಳ್ಳು 4 ಕಸುವ್ಯ ) 

ರೇಂಜರು (ನಾ). ಅರಣ್ಯಗಳ ರಕ್ಷಣೆಯನ್ನು ನೋಡಿಕೊಳ್ಳುವವನು : 
ಇಷ್ಟು ಚಿಕ್ಕವಯಸ್ಸಿನಲ್ಲಿ ರೇಂಜರರಾಗಿದ್ದೀರಿ (ಶ್ರಂಸ. ೩೪)- 

[en nang: 

ರೇಂಜರುಗಿರಿ (ನಾ). ಅರಣ್ಯಗಳನ್ನು ರಕ್ಷಿಸುವ ಅಧಿಕಾರ, - ಪದವಿ: 
ಮಂತ್ರಿತ್ವ ಮಾಡಲು ಹುಟ್ಟಿದವನು . . . “ ರೇಂಜರುಗಿರಿ ” ಯಿಂದಲೇ 
ತೃಪ್ತನಾಗಬೇಕಾಯಿತು (ತಾಯ: ೩೦). [ರೇಂಜರು 4 ಗಿರಿ] 

ರೇಕ (ನಾ). ೧. ಸಂದೇಹ ; ಸಂಶಯ: ಶಿ. ಕೀಳುಜಾತಿಯವನು: 
೩. ಕಪ್ಪೆ. ೪. ಒಂದು ಬಗೆಯ ಮಾನು. ೫. ಭೇದಿ; ವಿರೇಚನ. 

[ಸಂ.] 

ರೇಕವಿಸರ (ನಾ). ಒಂದು ಬಗೆಯ ಕಬ್ಬಿಣದ ಆಯುಧ ; ಮಕರದಿಬ್ಬಿ 
ರೇಕವಿಸರ ಗೋವಿ ತುಪಾಕಿ ಮೊದಲಾದ ಆಯಸಯಂತ್ರಜಾಲಗಳು 
(yma: ೮೭) [?] 

ರೇಕು (ನಾ). ೧- ಚಿನ್ನ ಮುಂತಾದ ಲೋಹಗಳ ತೆಳುವಾದ ತಗಡು; 
ವರ್ತಿ: ದಪ್ಪಮಾನು: ಸಣ್ಣವಿಕಾನು ಬೆಳ್ಳಿಯ ಚೂರುಗಳಂತೆ. ಚಿನ್ನದ 
ರೇಕುಗಳಂತೆ . . . ಮೇಲಕ್ಕೆ ಬರುತ್ತಿದ್ದವು (೭೪: ಬಿ ; ಚಂದ್ರನ 
ಬೆಳ್ಳಿ ಎಲೆಗಳ ಮೇಲೆ ರೇಕುಗಳನ್ನು ಚಿಮುಕಿಸಿದಂತೆ ಕಾಣುತ್ತಿತ್ತು (6ಂಡೂ- 


903): ೨. ಹೂವಿನ ಎಸಳು; ಪಕಳೆ: ಹುದ್ವಿನ ರೇಕುಗಳಂ 


೭೬೪೭ 


10 


ಉ 


ರೇಖಾರೂಪ 


ಕರ್ಪೂರದ ಪುಡಿಯಂ ಶರಗಿನಿಂ ಸವರಿ (ಸೌಗಂಂ- 0೭೬-೦೦) ; ಆ ಪುಷ್ಪ 
ಗಳಲ್ಲಿ ಒಂದಾದರೂ ಮುರಿದೆ ರೇಕಿನ , - . ಬಾಡಿದ ಪುಷ್ಪಗಳಿರಲಿಲ್ಲ 
(೫ಂತರ9- ೦೦೦). ೩. ಚಿನ್ನ ; ಬಂಗಾರ; ರಂಗನ್ನ ನೋಡೋಕೆ 
ರೇಶು ಮಾಣಿಕವೇಕೆ (ಹಣ. ೦೭)- 

[ ದೇ.॥ ತಮಿ. ಇರೆಕಕ್ಕು ; ತೆಲು, ರೇಕು, ಆೇಕು] 

ಶೇಕೆ, ರೇಖು (ನಾ). ೧.ಗೆರೆ; ಎಳೆ; ರೇಖೆ: “ ರೇಕೆ- ರೇಖಾ- 
ಗೆರೆ ಗುರುತು” (ಕರ್ಯಕೋ. ೩5). ೨. ಒಂದು ಅಳತೆ: ಹೊಲಗದೆ 
೧ ರೇಕೆ ಒಂದುವೆ ಎಜ್‌ ರೇಕೆ (ಬಳ. 1% ನಿಗಿ, ೦೨-೩ ; 1692), 
೩. ಹಸನುಮಾಡುವುದು ; ಶುದ್ಧಮಾಡುವುದು. ರೇಖು; ೪. 
ಕಂದಾಯ ; ತೆರಿಗೆ (2): ರೇಖ ಪ್ರಮಾಣು ಗ ೨೪, (೩೪ vr; 
ಕಿತಮೊ- ೬-೦೩ ; 1671)- 

ಶೇಕೆಮಾಡು. ರೇಖುಮಾಡು ಶುದ್ಧಮಾಡು ; ಹಸನು 
ಗೊಳಿಸು : ರೇಕೆ ಮಾಡಲಿಕ್ಕೆ ತಿಳಿಯದಿದ್ದರೆ ತೋಕೂರಿಗೆ ಹೋಗಲಿಕ್ಕೆ 
ತಿಳಿಯದೇ ? (ಗಾರ) ; ಪೈರನ್ನು ಕುಯಿದು ಒಟ್ಟಿ... ರೇಖುಮಾಡಿ. 
ಗುತ್ತಿಗೇದಾರರಿಗೆ ಕೊಡುತ್ತಿದ್ದರು (ಹುಲ್ಲತ. ಒ).. ರೇಕೆಯಾಗು ಎ 
ಒಕ್ಕಣೆಯಾಗು ; ಹಸನಾಗು : ರಾಗಿ ರೇಕೆಯಾಗಿದೆ (648). 
[ ಆಸಂ. ರೇಖಾ] 

ರೇಖಾಂಶ (ನಾ). [ಭೂಗೋಳ] ಭೂಮಂಡಲದ ಉತ್ಪರಧ್ರುವ 
ದಿಂದ ದಕ್ಷಿಣಧ್ರುವಕ್ಕೆ. ಒಂದು ಅಂಶಕ್ಕೆ ಒಂದರಂತೆ ಮುನ್ನೂರು. 
ಅರುವತ್ತುರೇಖೆಗಳನ್ನು. ಎಳೆದಂತೆ ಭಾವಿಸಿರುವ ಉದ್ದ ರೇಖೆ; 
ಮಧ್ಯಾಹ್ನ ರೇಖೆ. : ರೇಖಾಂಶ (ಯಂಕ) ಅಂದರೆ ಯಾವದಾ 
ದರೂ ಒಂದು ಮಧ್ಯಾಹ್ನರೇಖೆಯಿಂದ ಪೂರ್ವಕಡೆಯಲ್ಲೂಗಲಿ , . . 
ಅಥವಾ ಪಶ್ಚಿಮಕಡೆಯಲ್ಲಾಗಲಿ ಇರುವ ಒಂದು ಸ್ಥಳಕ್ಕೂ ಮತ್ತು 
ಮಧ್ಯಾಹ್ನರೇಖೆಗೂ ಮಧ್ಯದಲ್ಲಿರುವ ದೂರವು (ಕೂಗೋಳ- ೬); ಅಕ್ಷವೃತ್ತ 
ಗಳ ಮೇಲೆ. ಪ್ರಥಮಯಾಮ್ಮೋತ್ತರದಿಂದ ಎಣಿಸಿದ ಅಂಶಗಳಿಗೆ ರೇಖಾಂಶ 
ಗಳಿಂತಲೂ ಅನ್ನುವರು (ಕುಂನಯಿ- ೩-೬೩), 'ಅಕ್ಷಾಂಶ' ಪರಾ. (ಸಂ.] 

ರೇಖಾಕೃತಿ (ನಾ). ಗೆರೆಗಳಿಂದ ಕೂಡಿದುದು ; ರೇಖಾಕಾರವಾದಂದು: 
ಬ್ರಾಹ್ಮೀಲಿಪಿ ಹೆಚ್ಚಿನ ಮಟ್ಟಿಗೂ ರೇಖಾಕೃತಿಯದು (ಸ9ಕೋರ- ೪). [ಸಂ.] 

ರೇಖಾಗಣಿತ (ನಾ). [ಗಣಿತ] ಗೆರೆಗಳು, ಕ್ಷೇತ್ರಗಳು ಮತ್ತು 
ಫನಾಕೈತಿಗಳು ಮುಂತಾದುವುಗಳ ಲಕ್ಷಣಗಳು, ಪ್ರಮಾಣಸಂಬಂಧ 
ಗಳನ್ನು ತಿಳಿಸುವ ಶಾಸ್ತ್ರ; ಜಾಮಿಟ್ರಿ : ಭೂಮಿಯ ಅಳತೆಯಲ್ಲಿ 
ಮುಖ್ಯವಾಗಿ ತಿಳಿದಿರಬೇಕಾದ ರೇಖಾಗಣಿತ ಸಿದ್ಧಾಂತಗಳುವವು ? 
(ಕೂಟ: ೪೬); ಈ ಪಿರಮಿಡ್ನುಗಳನ್ನು ಕಟ್ಟಿದ ಶಿಲ್ಪಿಗಳಿಗೆ ರೇಖಾಗಣಿತದ 
ಜ್ಞಾನವು ತಕ್ಕಮಟ್ಟಿಗೆ ಚೆನ್ನಾಗಿಯೇ ಇದ್ದಿರಬೇಕು (146, 3). 
“ಅಂಕಗಣಿತ”, 'ಬೀಜಗಣಿತ' ಪರಾ. [ಸಂ.] 

ರೇಖಾಚಿತ್ರ; (ನಾ). ಗೆರೆಗಳಿಂದ ಬರೆದ ಚಿತ್ರ : ಮಧ್ಯಹಿಂಧೂಸ್ಥಾನದ 
ವಿಂಧ್ಯಾಚಲದ  ತೈಮುರುಬೆಟ್ಟದಲ್ಲಿ ಕೆಲವು ರೇಖಾಚಿತ್ರಗಳಿವೆ (ಉಕ್ತ. 0೭), : 

[೫ಂ-] 

ರೇಖಾಮಾತ್ರ (ಅ). ಒಂದು ಗೆರೆಯಷ್ಟು; ಸ್ವಲ್ಪಮಾತ್ರ : ಇದುವೆ 

ರೈಖಾಮುತ್ರ ಸರ್ವಾಂಗದಲ್ಲಿ ನಿನ್ನನು ಮಣಕಿಯದಿರು (ಕುಣ್ಮಾಸ- ೦0-೬೬). 
[ < ಸಂ. ರೇಖುಮಾತ್ರಂ ] 

ರೇಖಾಯಿಲ (ನಾ). ರೇಖೆಗಳನ್ನು ಬಳಸಿ ಬರೆಯುವವನು (?) : 
ಅಖಿಲಪ್ರತ್ಯಯಕ್ಕೆ ... ಗುಢಾಯಿಲಂ, ರೇಖಾಯಿಲಂ (ಕನುಡ. 
೨೦೩ ಪ್ರಯೋ). [ಆ ರೇಖೆ -- ಆಯಿಲ್ಕ] 


ರೇಖಾರೂಪ (ನಾ). ಗೆರೆಗಳನ್ನು ಬಳಸಿ ಬರೆದ ನಕ್ಷೆ: ಮೂಲಭಾಷೆ 
ಯಿಂದ ಮೊದಲು ಪ್ರತ್ಯೇಕವಾದುದು. ತೆಲುಗುಭಾಷೆಯೆಂದೂ; "ಆಮೇಲೆ 


ರೇಖಾಶಾಸ್ತ್ರ 


ತಮಿಳು ಕನ್ನಡಗಳು ಕವಲೊಡೆದುವುದೂ . . . ಹೇಳಬಹುದು. ಇದನ್ನೇ 
ರೇಖಾರೂಪವಾಗಿ ಹೀಗೆ ತೋರಿಸಬಹುದು (ಕರಿ. ೩೦೮): [ಸಂ] 

ರೇಖಾಶಾಸ್ತ್ರ ( ನಾ). = ರೇಖಾಗಣಿತ ; ಸಂಖ್ಯಾಶಾಸ್ತ್ರವನ್ನು ಕಂಡುಹಿಡಿದ 
ಯಶಸ್ಸು ಭಾರತಕ್ಕೆ ಸಲ್ಲುತ್ತದೆ. ರೈಖಾಶಾಸ್ತ್ರದಲ್ಲಿ ಯವನರು ಪ್ರವೀಣರು 
(8೫. 63): [ಸಂ.) 

ರೀಖಕೆ (ನಾ). ಗೆರೆ; ಗೀಟು: ಮಳಯಜರೇಣುಜಾಲಪರಿಪಾಂಡುರ 
ಮಾಯ್ತು ಕುಚದ್ವಯಂ ವಿಕಲ್ನ ಳಕೃತರೇಖಕಾರತನಮಾದುದು ಲೋಚನ 
ಯುಗ್ಮಂ (ಕಂಠ್ರಪು- 6-೬) [ಸಂ. ರೇಖಕಾ] 

ರೇಖಿಸು (ಕ್ರಿ). ೧. ಗೆರೆಯನ್ನು ಎಳೆ; ಗೀಟುಹಾಕು : ಕತ್ತುರಿ 
ಯಿಂದನುಮಾಡಿದ ನೆಲದೊಳ್‌ ವೃತ್ತ ಪಯೋಧರೆಯೊರ್ವಳ್‌ ಸಂತಸವೆತ್ತು 
ಮಸೆದ ಕೂರುಗುರಿಂ ರೇಖಿಸಿ (ಇಡುಳಾ. 4): ವಿ. ಚಿತ್ರಿಸು: 
ಶಂಕರನು “ನೆಲ-ಮುಗಿಲಿ'ನ ಮುಖಪುಟವನ್ನು ಸುಟಿಯಾಗಿ : ರೇಖಸ 
ಕೊಟ್ಟನು (ಕಂಮು: ೫1, ನನಕಯ ಕುಂ). ಸಿ. ಕಲ್ಪಿಸು ; ಯೋಜಿಸು ; 
ಇವರು ತಮ್ಮ ನಾಟ್ಯಗಳಲ್ಲಿ ರೇಖಸುವ ರಂಗನಮೂನೆಗಳು . . . 


ಮಾಯಾಜಾಲವನ್ನು ಬೀಸುತ್ತವೆ (ಕಾಂರ- ೩೬೪) ; ಜಗದಾವ ವಸ್ತುವೂ 
ಇದರಾಸೆ ರೇಖಿಸದು (ಕುಲ. 4). "ದೇಖಿ 4 - ಇಸ್ಮು] 
ರೇಖ '`ರೇಕೆ ' ನೋ. 


ತೇಖೆ (ನಾ). ೧. ಗೆರೆ; ಗೀಟು: “ಗೆಚ್ಛಗ ರೇಖೆಯಕ್ಕು” (ಮುಂಗರಾ- 
66-06); ಬಿಜುಗಯ್ಯ ಕೂರುಗುರಿಂದ ಮೈಯೊಳು ತಾಗಲಿಜಕದು ರೇಖೆಗಳ 
ಮಾಡಿದನು (88೫. ೪-೩3); ನಕ್ಷೆಯಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ 
ಎಳೆದಿರುವ ರೇಖೆಯು, (ವೃತ್ತದ ವ್ಯಾಸವು ಫರಿಯಾಗಿ ೧೮೦ ಡಿಗ್ರಿಗಳು 
(ಸಕ್ಕತ್ರು- ೦೬), ೨. ಗಡಿಯನ್ನು ನಿರ್ಧರಿಸಲು, ಭೂಮಿಯನ್ನು 
ಅಳತೆಮಾಡಿ ಹಾಕಿರುವ ಗೆರೆ, ೩. ಹಸನುಮಾಡುವಿಕೆ ; ಶುದ್ಧ 
ಗೊಳಿಸುವಿಕೆ : ಸಾಲಗಾರನು ಅಡಕೆ ಭತ್ತಗಳನ್ನು ರೇಖೆಮಾಡುತ್ತಿರುವು 
ವನ್ನು... ನೋಡುತ್ತಾ ಇದ್ದರು. ಸಂಪೂರ್ಣ ರೇಖೆಯಾದೊಡನೆ 
ಕೋರ್ಟಿನಲ್ಲಿ ಅಮಲ್ಲಾರ ದಾಖಿಲ್ಮಾಡಿಸುತ್ತಿದ್ದೆರು (ಕಂಃಕಂ. ಇ). 
೪. ನಿರ್ದೇಶನ ; ಸೂಚನೆ: ಘುಳುಘುಳಿಪ ಚೀತ್ಕಾರ ಕೋಳಾಹಳದ 
ಸೂತನ ರೇಖೆಯಲಿ ಭಟಕುಲಲಲಾಮನ ತೇರು ಬಂದುದು ತವಿದಸ್ತ್ರದಲ್ಲಿ 
(ಕುನ್ಠಾರ್ರೋ- ೪-೩0). ೫. ಅಂದ ; ಸೊಗಸು : ಬರಿಸುವುತ್ತಮದವ್ಮ 
ವಾಜಿಯನರಸ ಮೇಣಿವು ವೈಶ್ಯಜಾತಿಯ ತುರಗ ಕಣ್ಣಿಗೆ. ರೇಖೆಯಲ್ಲದೆ 
ಸಶ್ವಮೆಳ್ಳನಿತುಮಗುಳಲಾರವು (1೦೧. ೫6-೨೪), `ರೇಖೆಗೊಳ್‌' ಪರಾ, 
೬. ಲಾವಣ್ಯ ; ವಿಲಾಸ : ರೇಖೆ ನೃತ್ತದಿರವಂ ನೆರವೊಂದಿರೆ ದೇಸೆಯಿಂ 
ಶ್ರಮಂ ಬೆರಸುವನೀ ಕುಮಾರನೊಸೆದಂದಿನ ನಂದನ ಕಂದನಂದದಿಂ (೩99. 
708): ಪೀ [ಅಶ್ವಶಾ] ಕುದುರೆಯ ಆರು ಬಗೆಯ ಲಕ್ಷಣಗಳಲ್ಲಿ 
: ಒಂದು (?) ; ಭಂಜಳಿ ಮುರಳಿ ರುಳುಪಿ ವಾಹಿಣಿ ರೂಪು ರಂಜಪ 
ರೇಖೆಯೆಂದೆಂಬ ಮಂಜುಳವೂಾದ ಷಡಂಗದೊಳಾ ಹಯ ರಂಜನೆವಡೆದುದು 
(್ರೀಶಾಂ: ೪-03): ೮. ಕಂದಾಯ; ತೆರಿಗೆ (2): ತ್ರಿಭುವನಮಹಾ 
ದೇವಿ ಪಟನ ಮೊಸುಕೊಳತ್ತೂರ ಗ್ರಾಮ ೧ಕಂ ರೇಖೆ ಗ ೧೭೨ (೫. 
1x - 11. ೩೬೪; ಸು- 1472) ; ನಂದಿಗೆರೀಗ್ರಾಮ 0ಕ್ಕೆ ರೈಖೆ ಗರಂ 


(ಕ. yn, sda. ೨. 


a; 3641), 


ರೇಖೆಮಾಡಿಸು ಎ ಧಾನ್ಯವನ್ನು ಹಸನುಮಾಡಿಸು ; ದೊರೆಗಳವರು | 


ಒಂದು ವರ್ಷ ಆದ ಫಲವನ್ನು ರೇಖೆವಾಡಿಸಿ . . . ಸಮವಾರು ಕೊಡು 
ವಂತೆಯೂ ನಿಬಂ ಧನೆಮಾಡಿದರು (ಮಶಕ: 2, 609), ರೇಖೆಮಾಡು ಎ. 
೧. ಬರೆ ; ಈ ಕೆಳಗಿನ ಪಟ್ಟಿಯಲ್ಲಿ ಸೂಕ್ಷ್ಮವಾಗಿ ರೇಖೆಮಾಡಿದೆ (ಉಾ೩್ಮಕಾ- 
855), ' ೨. ಹಸನುಮಾಡು : ರಾಗಿಯ ರೇಖೆಮಾಡು (ಕರ್ತಾವಿ- 
40760) ; ಸಾಲಗಾರನು ಅಡಕೆ ಭತ್ತಗಳನ್ನು 'ರೇಖೆಮಾಡುತ್ತಿರುವುದನ್ನು 


೭೬೪೮ 


ರೇಗಿಸು 


ಗೌಡರು... . ನೋಡುತ್ತಾ ಇದ್ದರು (ಶಂಡಿಶಂ, ೪೭). ರೇಖೆಯ ಕಾಲ ಎ 
ಒಕ್ಕಣೆ ಮಾಡುವ ಕಾಲ; ರೇಖೆಯ ಕಾಲದಲ್ಲಿ ಧಾನ್ಯವನ್ನು 
ಅಳೆಸಿ ರಾಜಾದಾಯವನ್ನು ಪ್ರತ್ಯೇಕಿಸಿಡಬೇಕು (ಕರಂ. 166). 
` [ಸಂ, ರೇಖಾ] 

ರೇಖೆಗೊಳ್‌ (ಕ್ರಿ). ಚೆಲುವಾಗು ; ಸುಂದರವಾಗು : ಬಳ್ಳಳಬೆಳೆದಳ 
ಗೌಗಿನಂತೆ ಲೋಕದ ಚೆಲ್ವೆಲ್ಲಮನೊಳಕೊಂಡು ರೇಖೆಗೊಂಡ ಲಾಟೀ 
ಲರಾಮನ ಪರಿಣದ್ಧಕಂಧರಂ (ಜಾಕಣ. ೨-೩೪). [ರೇಫೆ ಕೊಳ] 

ರೇಖೆಗೊಳಿಸು (ಕ್ರಿ). ಗೆರೆಯನ್ನು ಬರೆ ನ ಗೀಟು ಎಳಿ: ತುಣುಗೆವೆ 
ಗಪ್ಪು ಕವಲ್ಲು ಕುಡಿಗೊಂಡುದೆನಿಸಿ ನಿಡುಗಣ್ಣಂಜನಮನೆರ್ಚಿ ಸೋಗೆಯಂ 
ರೇಖೆಗೊಳಿಸಿಯುಂ (ನೈ ತನಿ. 3-೦೩೭). [ರೇಖೆ ಕೊಳ್‌ -ಇಸ್ಕು] 

ರೇಖೆದೆಗೆ (ಕ್ರಿ )- ಗೆರೆಯೆಳೆ ; ಗುರುತುಮಾಡು ; ಮೊಲೆಯನುಗುರೊ 
ಳೌಂಕಿ ತೊಡೆಯನಲೆದು ರೇಖಿದೆಗೆದು ತುಟಿಯನೊಲಿದು [ವಿವೃತೊತ್ತಿ 
ತೋಳೊಳಪ್ಪಿ ಚುಂಬಿಸಿ (೬56. ೩-೦೪- [ರೇಖೆ ತಗ್ಗಿ 

ರೇಖೆದೋಲು, (ಕ್ರಿ). ೧. ಗೆರೆಯು ಕಾಣಿಸಿಕೊಳ್ಳ ್ಸಿ : ವರನಾರಾ 
ಯಣನ ರಾಣಿಯರ ಪಾದದ ಹೊನ್ನ ಸರಪಳಿಯೆಳೆಯುತ್ತ ಬರಲು ವರ 
ನೀಲದ ನೆಲಗಟ್ಟಲ್ಲಿ ಪೊಂಬಳ್ಳಿವೆರೆದಂತೆ ರೇಖೆದೋಟ್‌ದುವು (6s. 
9೪೨) ೨. ಚೆಲುವಾಗು ; ಸುಂದರವಾಗು ; ತೆವರು ಗುಳಿಯಿಲ್ಲ 
ದೊಪ್ಪ, ಓವ ರೇಖೆದೋರ್ಪ ಪೊಂಬವಳ ವೊಳ್ಳಿಗಳದಾತಂ ತಾಳ್ವಿಹ ಪವಣ್ಣೆ 
ನಿಪ ಚಿತ್ತ: ಸಂಭವಕೇಶನಾಗ್ರಮುಳ್ಳೆ ವನಿಳುತಳವನಾಳ್ವಂ (೩ನರ- 00-2೨). 

[ರೇಖೆ ತೋಟ] 

ರೇಗಟಿ "ರಾಕಡಿ' ನೋ, 

ರೇಗಟೆ `ರಾಕಡಿ',ನೋ. 

ರೇಗಡ 'ರೇಗಡೆ``ನೋ. 

ರೇಗಡಿ "ರೇಗಡೆ' ನೋ. 

ರೇಗಡೆ, ರೇಗಡ, ರೇಗಡಿ ಸಾ. ವ್ಯವಸಾಯಕ್ಕೆ ಉತ್ತಮವಾದ 
ಒಂದು ಬಗೆಯ ಭೂಮಿ ; ಎರೆಭೂಮಿ : 'ರೇಗಡೆ ಪಾಳುಭೂಮಿಗೆ 
ತಮ್ಮ ಕೈಯಿಂದ * ಸಾಗುವಳಿ * ಮಾಡುತ್ತೇನೆಂದು ದರಖಾಸ್ತು 
ಮಾಡಿದವರಿಗೆ ಶ್ರಯಕ್ಕೆ ಕೊಡಬೇಕಾದರೆ (ರುಕಾ. 11; ೬) ; ನೆಲದಲ್ಲಿ 
ಜಾತಿಗಳು ; ರೇಗಡೆ, ಎರೆ. ಕರಲು (4ಣ್ಕುಣ. ೨೪. ರೇಗಡ'; (ಕೈಸ್‌ಗೆ- 
1, ೩೬೦). ರೇಗಡೆ ; “ರೇಗಡಿನೆಲ- ಕರ್ಲುಭೂವಿರೆ” (ಶಾಸಕೋ- 90). 

[ದೇ.8 ತಮಿ. ರೇಕಟಿ ; ತೆಲು. ರೇಗಡ, ರೇಗಡಿ, ರೇವಡ, ರೇವಡಿ] 

ರೇಗಾಟ (ನಾ). ಕೋಪದಿಂದ ಕೂಗಾಡುವಿಕೆ : ನಿಮ್ಮ ರೇಗಾಟಕ್ಕೆ 
ಯಾರೂ ಹೆದರುವುದಿಲ್ಲ (649). [ರೇಗು, ಅಟ] 

ರೇಗಾಡು (ಕ್ರಿ). ಕೋಪದಿಂದ ಕೂಗಾಡು ; ಕೆರಳು : ನಾನೊಂದು 
ಹತ್ತು ನಿಮಿಷವಿದ್ದು ಹೋಗುತ್ತೇನೆ. ಇಲ್ಲವಾದರೆ ದೊಡ್ಡಮ್ಮ ರೇಗಾಡು 
ತ್ತಾರೆ (ಐತ್ನಲ. ೨೬೪); ಅವನು “ಯುಕ್ತಾಯ್ಬು ವಿವೇಚನೆಯನ್ನು 


ಕಳೆದುಕೊಂಡು ಕಂಡಕಂಡವರ ಮೇಲೆಲ್ಲ ರೇಗಾಡತೊಡಗಿದನು (maa. 


೩೨)- [ರೇಗ್ಳು 4. ಆಡ್ಕು) 

ಣೇಗಿಸು (ಕ್ರಿ)-೧. ಸಿಟ್ಟಿಗೇಳಿಸು ; ಕೆರಳಿಸು: ಕೇಸರಿಗಳನು ರೇಗಿಸು 
ತ್ತಿರುವ ನರಪತಿ (ಶ್ರೀರಾತ- ೩ ರಳ). ೨. ಹೆಚ್ಚುಮಾಡು ; 
ಉದ್ರೇಕಗೊಳಿಸು : .ಆ ಸುದ್ದಿ ಒಮ್ಮೊಮ್ಮೆ ಅವನ ಮಾತ್ಸರ್ಯಾಗ್ನಿ 


ಯನ್ನು ರೇಗಿಸಿ, ಅವನ ಹೃದಯವನ್ನು ಹಂಡಿದರೂ ,, . . ಆಶಾಭಾವನೆ. 
ತಾಳಿದನು (ನರು: 06) ; ಆಹಾರವ್ಯತ್ಕಾಸಗಳಿಂದ ಈ ಇಸುಬು ಬರುವು 
ದೆಂದು ತಿಳಿದು ಬಂದಿದೆ. ಔಷಧಿಯ ಮೇಲೆ ಔಷಧಿ ಹಾಕಿ ರೇಗಿಸದೆ ಮಗು" 
ವನ್ನು ಶುಚಿಯಾಗಿ ಇಟ್ಟುಕೊಂಡರೆ ಆದು ಸ್ವಲ್ಪ ಶಮನವಾಗುತ್ತದೆ. 
(ನೈಷವಿ- ೦೪೯). [ರೇಗ್ಕು 4 --ಇಸ್ಕು] | 


ರೇಗ್ಮು 


ರೇಗ್ಳು (ಕ್ರಿ): ಕೋಪಗೊಳ್ಳು; ಕೆರಳು : ಮಕ್ಕಳು ಅತ್ತರೆ ತಾಯಂದಿರು 
ಆಗಾಗ ರೇಗುವುದುಟು (3೬ನಾತ್ಮ. ೦೭೦) ; ನೀನು ರೇಗಿದಾಗ 
ನಾನು ಒಪ್ಪುವುದು ಅಂದರೇನು? (ರಿಕಾಶ- ೪4): 
[ದೇ.॥ ತಮಿ. ರೇಜ್ಯು ; ತುಳು. ರೇಗು ; ತೆಲು. ರೇಗು, ರೇವು./ 
ಮರಾ. ರೇಂಕಣೇ, ರೇಕಣೇ] 
ರೇಗ್ಗು (ನಾ): ಕೋಪ: ಸಿಟ್ಟು; ಆಕ್ರೋಶ : ನನಗೆ ಬೆರಗೂ 
ಹುಟ್ಟಿತು, ರೇಗೂ ಇಟ್ಟಿತು (ಖಂಗಫ್ರ: 6೬) ; ನನಗರಿವಿಲ್ಲದೆಯೇ ನಾನು 
ರೇಗಿನಿಂದ ಆಡಿದೆ (೪೦ಕೂ- ೧೫). [-ಆರೇಗು] 
ರೇಗ್ಗು (ನಾ)- ಒಂದು ಬಗೆಯ ಮರ ಮತ್ತು ಅದರ ಹಣ್ಣು ; 
ಎಲಚಿ: “ಕುವಲಂ . . . ಕೋಲಂ- ೫ ಯೆಳಚೀಹಣ್ಣು: ಬೋರೆ 
ಹಣ್ಣು, ರೇಗುಪಂಡು” (ಸಿರ್ಯಾಂತಿ. ೦೨೦)- 
[ದೇ.8 ತೆಲು. ರೇಗು ; ಕೋಲಾ. ರೇಂಗ ; ಪರ್ಜಿ. ರೇಗ ; ಗೊಂಡಿ. 
ರೇಂಗಾ, ರೇಂಗ] 
ರೈಗುಪ್ತಿ (ನಾ). [ಸಂಗೀತ] ಒಂದು ರಾಗದ ಹೆಸೆರು : ರಾಗ ರೇಗುಪ್ಪಿ: 
ಛಾಪುತಾಳ (ಕನುಮು. ೩9) ; ಹಾಡುಗಳಿಗೆ ಕಾಂಬೋಧಿ, ಕಲ್ಯಾಣಿ: ರೇಗುಪ್ತಿ. 
೬. (೬ ಆನಂದಭೈರವಿರಾಗಗಳೂ, ಆದಿ ಅಟತಾಳಗಳೂ ಸೂಟಿತವಾಗಿವೆ 


೭೬೪೯ 


19 


15 


(ಯಣ: ೩6): [ಜ.7 

ಶೇತ (ನಾ). ೧. ಉಸಿರನ್ನು ಹೊರಬಿಡುವುದು ; 
೨. ಒಂದು ಬಗೆಯ ಗಿಡ: (4): [ಸಂ,] 

ರೇಚಕ (ನಾ). ೧. ಉಸಿರು ಬಿಡುವುದು ; ನಿಶ್ವಾನೆ: " ರೇಚಕವಾತ ` 
ಪರಾ. ೨. ಭೇದಿಯಾಗಲು. ಕೊಡುವ ಔಷ್ಯಧ ಮುಂತಾದುವು; 
ವಿರೇಚಕ ; ಬಾಳೆಹಣ್ಣು ರೇಚಕವೆಂಬುದೇನೋ ನಿಜ. ಆದರೆ ಬೇನೆ. 
ಬಿದ್ದಾಗ ಅದನ್ನು ಯಾರೂ ಕೊಡುವುದಿಲ್ಲ (೫೦೦. ಇ): ೩. ಒಳಗಿನ 
ವಾಯುವನ್ನು ಹೊರಹಾಕುವ ಒಂದು ಬಗೆಯ ಸಲಕರಣೆ ; 
ನಿಷ್ಕಾಸನಾಳ : ಯಂತ್ರದ ರೇಚಕದಲ್ಲಿ (ಎಗ್ಗಾಸ್ಸ್‌) ವ್ಯರ್ಥವಾಗ 
ಬಹುದಾದ ಶಕ್ತಿಯನ್ನು ಬಳಸಿಕೊಂಡು . . , ಅತಿಪೂರಕಗಳನ್ನು ನಡೆಸು 
ವುದು ಮತ್ತೊಂದು ವಿಧಾನ (ರೋ. » ೨೫). ೪. ಕಳಂಕ; 
ದೋಷ: ಖೇಚರತ್ವದ ನಿಲವ ಭೂಚರರರಿವರೆ ವಾಚಾಳಿಗಳ ಮಾತ್ರ 
ಹೊಲ್ಲದು ಮನದೊಳು ರೇಚಕವಳಿಖುದೆ ಹೊಳೆಯದು. (ಸಿದಫು: ೩೭-೨೩): 
೫. [ಯೋಗ] ಮೂರು ಬಗೆಯ ಪ್ರಾಣಾಯಾಮದ ಅಂಗಗಳಲ್ಲಿ 
ಒಂದು; ಮೂಗಿನ ಒಂದು ಹೊರಳೆಯಿಂದ ಉಸಿರನ್ನು ಹೊರ 
ಹಾಕುವುದು: 
೬-0೪) : ವನರುಹವಿಷ್ಟರಂ ರುಚರರೇಚಕಪೂರಕಕುಂಭಕಕ್ರಿಯಾಮನಮಿರೆ 
(ಗರಾಯು- ೧೬-೦೫); ರೇಚಕಪೂರಕದ ರಿಂಗಣವನಟ್‌ವುದು ಯೋಗಸಿದ್ಧಿಗೆ 
ಲಕ್ಷಣವನು (ಕುಠ್ಮಾಣ- ೪-೯) ; ನಾಸಿಕಾಪುಟದಿಂದ ಪ್ರಾಣವಾಯುವನ್ನು 
« . « ಹೊರಗೆ ಬಿಡುವುದಕ್ಕೆ ರೇಚಕ ಎಂಡು ಹೆಸರು (ಕತತ ೩೩೭). 

ಪೂರಕ ' ಪರಾ. ೬. [ನಾಟ್ಕ] ನೃತ್ಯದ ಒಂದು ಚಲನೆ: 

ಕರಣಂ ರೇಚಕಮಂಗಹಾರಮಿನಿತೆಂದೋದುತ್ತು ವಿರ್ಪೋದದತ್ತಿರಲ್‌ (ಆಂಫ: 
೬-030); ಒಂದು ಅಂಗದ ವರ್ತುಲಾಕುರಚಲನಗೆ * ರೇಚಕ ' ವೆಂದ್ಳು 
ಹೆಸರು (ಅಳಾನ್ಮ. ೩4)- [ಹಂ.] 

ರೇಚಕಯಂತ್ರ (ನಾ). ಒಳಗಿರುವ ಗಾಳಿಯನ್ನು ಹೊರಕ್ಕೆ ಹೊರಡಿಸುವ 
ಸಾಧನ; ಪಂಪು: “ರೇಚಕಯಂತ್ರ ; ಪೂರಕಯಂತ್ರ” (ಉಣ: ಇಂಕು). 

[ಸಂ.] 

ರೇಚಕವಾತ (ನಾ): ಉಸಿರಿನ ಗಾಳಿ : ಧಾತ್ರಿ ರೇಚಿಸುವ ರೇಚಕವಾತ 

ದಿನಭ್ರದೊಡ್ಡು ಗಳ್‌ ರಾಳಿಸೆ (ಮುಜಾಕೇ- ೯-೦೦)- [xo.] 


ಸ. 
ನಿಶ್ವಾಸ: 


“ನಾಸಿಕದಿ ಬಿಡುವಾನಿಲಂ ರೇಚಕಮೆನಿಕ್ಕು” (ಮುಂಗಂ: | 


ರೇಚಕಾನಿಳಹತಿ (ನಾ). ಉಸಿರಿನ ಗಾಳಿಯ ಹೊಡೆತ : ಮಿಳಿರ್ವ 


ರೇಜಿಗೆ 


ಪಠಾಕೆಗಳೆತ್ತಿದ ಶಿಳಮೆನೆ ಜನಶಿಶುವ ರೇಚಕಾನಿಳೆಹತಿಯಿಂ ತಳರ್ದು 
ನಭೋ ಯ ನೌಸಂಕುಳದಂತೋಡಿದುದು ಸುರವಿಮಾನವಿತಾನಂ (ತಂದ್ರಫು, 
03-0at)- [ ಸಂ. ರೇಚಕಾನಿಲಹತಿ ] 

ರೇಚನ (ನಾ). ದೋಷವನ್ನು ಹೊರಹಾಕುವಿಕೆ ; ನಾಚಿಕೆಯನಾಗಿಪುವು 
ನಮ್ಮ ಸುಖದಾತುರದ ಯೋಚನೆಗಳವನು ಮರುವಗಲು ಪರಿಕಿಸಲು 
ಚಾಚಿದ್ದ ರಸನೆ ತಾನೊಳಸೇರಿಕೊಳ್ಳುವುದು ರೇಚನವದಾತ್ಮಕ್ಕೆ 
(ಮಂಕು. 364). [ಸಂ.] 

ರೇಚನಿ (ನಾ). ಒಂದು ಬಗೆಯ ಸಸ್ಯ : 
ಭೂತಿ; , , , ರೇಚನೀ--೭ ಕೆಚ್ಚನೇ ತಿಗಡೆಯ ಹೆಸರುಗಳು ” (1008: 
oa). [ ಸಂ. ರೇಚನೀ ] 

ರೇಚಯ್ಯ (ನಾ). ಒಬ್ಬಾತನ ಹೆಸರು: ಪೃಥುವೀಪರಮೇಶ್ವರಮಹಾ 
ನಾಯ್ಕರ ರೇಚಯ್ಯನ ಮಗನ್‌ (ಎಕ. ೫೪, ಹೊಳಿನ: ೬6.೫; ಸು. 950): 

[ ರೇಚ? -- ಅಯ್ಯ] 

ರೇಚಿತ (ಗು). ೧- ಬರಿದು ಮಾಡಿದ: (ನಾ). ೨, ಕುದುರೆಯ 
ಐದು ಬಗೆಯ ನಡಗೆಗಳಲ್ಲಿ ಒಂದು : ನೆಟ್ಟಗೆ ನಿಲ್ಲದೆ ಓಡುವುದು 
ರೇಚಿತವೆನಿಸಿಕೊಂಬುವುದು (6ಕ್ಕಶೀ. ೨೩-೨) ; ದಾರತಿಕ ಸೃಂಧಿತ ಪ್ಲ 
ವಲ್ಲಿತ ಚಾರು ರೇಚಿತಗಳು (ಜಾತಃ. ೪-೩). ೩. [ನಾಟ್ಯ] ಹಸ್ತ 
ಚಲನೆಗಳಲ್ಲಿ ಒಂದು ಬಗೆ ; ಏ"" ಪತಾಕಹಸ್ತಗಳೆರಡನ್ನು ಅಂಗೈ 
ಮೇಲಕ್ಕೆ ಮಾಡಿ ನೀಡುವುದು ಅಥವಾ ಹಂಸಪಕ್ಷಹಸ್ತಗಳಿರಡರ 
ಮುಂಗೈಗಳನ್ನು ಜಾಗ್ರತೆ ತಿರುಗಿಸುವುದು [ಚಲಿಸುವುದು]” 
(ಉತ್ಮರಂ. ೨೪೯ ಗದ್ಯಾನುವಾದ) : ಅಂಗೈ ಮೇಗಾಗಿ ಪಶಾಕಂಗಳ" ಮೇಣ್‌ 
ಹಂಸಪಕ್ಷಮಾಗಿಯೆ ಬೇಗಂ ಪಿಂಗದೆ ಮುಂಗೈ ತಿರುಗಲ್‌ ಕಂಗೊಳಿಸುವ 
ರೇಚಿತಾಖ್ಯಹಸ್ತಮೆನಿಕ್ಕುಂ (ಉಾಸ್ಕರಂ- ೨-೫೬) ೪. ಕೊರಳನ್ನು 
ತಿರುಗಿಸುವ ಒಂದು ಪ್ರಕಾರ : ಸಮ, ನಿವೃತ್ತ. ವಲಿತ, ರೇಚಿತ 
ಕುಂಚಿತ, ಅಂಚಿತ, ತ್ರ್ಯಸ್ರ, ನತ: ಉನ್ನತ . ಈ ಒಂಬತ್ತುಂ ಕೊರಲ 
ಭೇದಂಗಳ್‌ (ಉಾಸ್ಕರಂ. ೨-005). ೫. ಮೂವತ್ತೆರಡು ಬಗೆಯ ಅಂಗ 
ಹಾರಗಳಲ್ಲಿ ಒಂದು: ಸ್ಥಿರಹಸ್ತ . . - ರೇಚಿತ , . . ಸ್ವಸ್ತಿಕರೇಚಿತ _ 
ಈ ಮೂವತ್ತೆರಡು ಅಂಗಹಾರಂಸಳೆ ಪೆಸರು (ಉಸ್ಮರಂ. ೩-೬೯). [ಸಂ.] 

ರೇಚಿಸು (ಕ್ರಿ). ೧. ಉಸಿರನ್ನು ಹೊರಕ್ಕೆ ಬಿಡು ; ನಿಶ್ವಾಸಿಸು : 
ಧಾತ್ರಿ ರೇಚಿಸುವ ರೇಚಕವಾತದಿನಭ್ರದೊಡ್ಡು ಗಳ್‌ ರಳಳಿಸೆ (ಕುಣಾನೇ, 
೯-೦೦) : ಶರಣ ರೇಚಿಸುವಲ್ಲಿಯೇ ಪಂಚಾಕ್ಷರಂಗಳು ಎಡೆಯಾಡುತ್ತಿವೆ 
(೪4. ೬೩-೩೨)-/ ೨. [ಯೋಗ] ಪ್ರಾಣಾಯಾಮದಿಂದ ನಿರೋಧಿ. 
ಸಿದ್ದ ವಾಯುವನ್ನು ಮೂಗಿನಿಂದ ಹೊರಕ್ಕೆ ಬಿಡು: ಪದ್ಮಾಸೀನ 
ನಾಗಿ... ಪ್ರಾಣವಾಯುವಂ ಪೂರಿಸುತೆ ಸಲ್ಲೀಲೆಯಿಂದವಂ ರೇಜಸುತೆ 
(ಕರಣ: ೨-೪4). ೩. [ನಾಟ್ಯ] ಹಸ್ತಾಭಿನಯ ಮಾಡು : ಅರುಣ 
ಸರೋರುಹದಲರಂ ಮುರರಿಮುರಿದೀಡಾಡುವಂತೆ ನಿಟ್ಟಿಸಿ ನೋಡಲ್‌ 
ಕರಮುರಿದೆನೆ ಕರಮಿವು ಸಾಸಿರಮೆನೆ ರೇಚಿ [೫೦ - ರಚಿಯಿ]ಸಿದಳಾಕೆಯೆಡಕಂ 
ಬಲಕಂ (ಊಠಾನ. ೪-೦೪೦). [ರೇಚ 4 - ಇಸ್ಕು] 

ರೇಜಿಗೆ (ನಾ). ೧. ಹೊಲಸು ; ಕೊಳಕು : ರೇಜಿಗೆ ರೇಚನದಿಂದ ಆದದ್ದು, 
ಆರಂಭದ ಅರ್ಥ ಮಂತಿ. ಈಗ ಯಾವುದೇ ಹೊಲಸು (ನನ್ಮುನು. 0೩೭). 
೨. (ಆಲಂ) ರಂಪ ; ರಾದ್ಧಾಂತ; ರಗಳೆ ; ಸುಮ್ಮನೆ ನಾವು ಇದನ್ನು 
ರೇಜಿಗೆ ಮಾಡಬಾರದು. ಕೆತ್ತಿದರೆ ಇನ್ನೂ ಚಿಗುರೇ ಆಗುತ್ತೆ (ರುಣ. 
08೭); ಈಗ ನೋಡಿ ರೇಜಿಗೆ 


ಲಾಲ್‌ತಿಗಡೆ : “ಸರ್ವಾನು 


ಮನೇಲೆಲ್ಲ ಜಗಳ. ಮೂರುಹೊತ್ತೂ 
(ಉನೂರು- ೦೮೧). ೩. ಅಸಹ್ಯ ; ಜುಗುಪ್ಸೆ : ನನಗೆ ಅವರ ಮೇಲೂ 
ಅವರ ಮಾತ್ತು ಕತೆ. ಆಚಾರಗಳ ಮೇಲೂ . . , ರೇಜಿಗೆಯಾಯ್ತೂ 
(ತೊಸಕ್ತಿ- ೦೦೮) - [2 


ರೇಜಿಡು ೭೬೫೦ ರೇಲ 


ರೇಜಿಡು (ಕ್ರಿ). ಸಾಲಾಗಿ.ನಿಲ್ಲು; ಸಾಲುಗಟ್ಟು: ಜನ ರೇಜಟ್ಟೈಶಿ 
ನೋಡು ನಾಯಕರ ಮನಿಗೆ (೫೫. ೪) : ಅವರ ಮನಿ ಮಂದೆಲ್ಲ 
ರೇಜಿಟ್ಟುಂಗ ಕಾಣತೈತಿ (ಅಮ. 4): [ರೇಜು + ಇಡು] 

ರೇಜು (ನಾ). (ಉಕ) ಸಾಲು; ಓಳಿ: "ರೇಜಿಡು', 'ರೇಜುಗಟ್ಟು' ಪರಾ. 

.-[% ಮರಾ. ರೇಘ. / ಸಂ. ರೇಖಾ] 

ರೇಜುಗಟ್ಟು. (ಕ ಶಿ): = ರೇಜಿಡು : . ಶೇಷಾಚಲದಿಂದ ಆಕಾಶರಾಜನ 
ಪಟ್ಟಿಣದವರೆಗೂ ಜನಸಮೂಹವು ರೇಜುಗಟ್ಟಿತು (ವೇಂತಾಹಾ- 000) ; 
ಜೇನುತುಪ್ಪ ತೀರುವ ತನಕ ಆ ಹಲಿಗೆಯ ಮೇಲೆ ಇರುವೆಯ ಸಾಲು ಒಂದೇ 
ಸಮನೆ ರೇಜುಗಟ್ಟಿತ್ತು (ಪಖಂರಿಯ. 3-04)" [ರೇಜು 4 ಕಟ್ಟು] 

ರೇಡಿಯೋ (ನಾ). ೧. ಆಕಾಶದಲ್ಲಿ ಕಳಿಸುವ ನಿಸ್ತಂತುಸಂಜ್ಞೆಗಳನ್ನು 
ಹಿಡಿಯುವ ಸಲಕರಣೆ ; ರೇಡಿಯೋ ವಾಲ್ವಿನ ಒಳಗಡೆ ಏನಿದೆಯೆಂದು. 
ತೋರಿಸುವ ಚಿತ್ರ. (ಕಾಂಪ್ರ್ರ. 111, 0೩6೩), ೨. ಆಕಾಶವಾಣಿ ; ಬಾನುಲಿ : 
ಇಂದು ರುತ್ರಿ ಅವರ ರೇಡಿಯೋ ಭಾಷಣವಿದೆ (640). [*- ಇಂ. Radio] 

ರೇಣು (ನಾ). ೧. ಹುಡಿ; ಧೂಳು; ಕಣ : “ಹಾಂಸು;, ಕ್ಷೋದ;, 
ರೇಣಂಭ , , . ರಜ;-.ಈ ೬ ಧೂಳಿ” (ಹಂಡು. ೭೩೨೨೮೪) ; ಎಲರಲೆಪ 
ದಿಂದುರುಳ್ಳು ಪರೆದೆಸೆವ ಕುಸುಮರೇಣುಗಳೊಳಂ (nce. ೯೭); 

ಮಧ್ಯದಲ್ಲಿ ಗುಣಭರಿತ ನೀನೆಂದು ಮಣಿವುತಿಪ್ಪೆನಯ್ಯ 
(ರೀವ: 3-4); ಕೆಂದೂಳಿ ಸ್ಫೋಂಕಿದ ಸಿರಿಮುಡಿಯ ಕುಡಿಮಾಸೆಯಲಿ 
ಕೆಂಪಡರ್ದ ರೇಣುಗಳ . . , ದೇವನ ಬರವ ಕುಡನ್ನು wn. 5-೭) - 
೨. ಹೂವಿನಲ್ಲಿರುವ ಪುಡಿ; ಪರಾಗ. ೩. ಒಂದು ಅಳತೆಯ 
ಪ್ರಮಾಣ: ಅಣುವೆಂಟು ರೇಣುವು (ರಹಾ: 6ನುರಂರ- 1, 1-40): [ಸಂ.] 

ರೇಣುಕ್ಕ (ನಾ). ೧. ಒಂದು ಬಗೆಯ ಔಷಧದ್ರ: ನ ಭಸ್ಮಗಂಧಿ : 
“ದ್ವಿಜಾ, ಹರೇಣು . ಭಸ್ಮಗಂಧಿನೀ ಈ ೬ ರೇಣುಕವೆಂಬ ಗಂಧದ್ರವ್ಯ” 
(an: 000) ; ನವಘೃತದೊಳ್‌ ಕೊಡುಗೆ ಸೈಂಧವ ರೇ೫ುಕ 
ಚಿತ್ರಮೂಲ ವಾಣಿಜಮಿಂಗೆಂಬಿವನಿಕ್ಕಿ ಪಿಂಡಮಂ ಮಾಡುವುದು: (ಅಕ್ಕರ 
60 ೧6) ; ಜಟಾಮಾಂಸಿ, ರೇಣುಕ, ಗಂಟುಭಾರಂಗಿ, ಅರಸಿನ (ೈದ್ಯಸಾ, 
11,84). ೨. `ಒಂದು ಬಗೆಯ ದ್ವಿದಳಧಾನ್ಯ ; ಬಟ್ಟಗಡಲೆ ; 
ರೇಣುಕ (ಕಾಕಣೇಜ) (ಖಾ: ೦೭೪):  ' ರೇಣುಕಬೀಜ ` ಪರಾ. 

(ಸಂ. ರೇಣುಕಾ] 

ರೇಣಂಕ್ಕ (ನಾ). ೧. ಒಬ್ಬ ಯಕ್ಷನ ಹೆಸರು. ೨. ಗಣಗಳಲ್ಲಿ ಒಬ್ಬ ; 
ವೀರವೀರಕನಂದಿ ರೇಣುಕದಾರುಕರುವುಪಮನ್ಯುಭ್ಯಂಗಿಯು ವೀರಭದ್ರಾದಿ 
ಪ್ರಮಥರೋಲೈಷ ಸಮಯದೊಳ; (ರಿಸಫ್ರಿ: ೦-೫3). ೩. [ವೀಶೈ] 
ಪಂಚಾಚಾರ್ಯರಲ್ಲಿ ಒಬ್ಬ ; ಪಂಚಪೀಠಗಳಲ್ಲಿ ಒಂದಾದ 
ರಂಭಾಪುರೀ ವೀರಸಿಂಹಾಸನವನ್ನು ಸ್ಥಾಪಿಸಿದವನು: ರೇಣುಕ 
ರಾಮಪಂಡಿತ ಮಹಾಮರುಳಾರ್ಯರ . ,. ಬಣ್ಣಿಸುತ್ತೆಆಗಿ ಮೇಣ್ವಡೆವೆ೨ 
ಪರಮಾರ್ಥಸಿದ್ಧಿಯಂ (033ಕೇ.0-0ಓ)- "ದಾರುಕ ` ಪರಾ. ೪. ಒಂದು 
ಸರ್ಪದ ಹೆಸರು: ಮಿತ್ರಾರಿ ರೇಣುಕನು .., ದಂಡಿಪಾದಾದ್ಯುರಸಿತರದ |" 
ಕಿಲ್ಲಿಷದ ಫಣಿಗಳುು ಲಕ್ಷಸಂಖ್ಯೆಯವು (23. ೪-೨6). ೫. ಒಂದು 


ರೇಣುಕಾನಂದನ (ನಾ) ರೇಣುಕೆಯ ಮಗ ; ಪರಶುರಾಮ : ನಿಜಭುಜ 
ಫಕ್ತಿಯಂ ಪ್ರಕಟಂ ಮಾಡಲೆಂದು ರೇಣುಕಾನಂದನನಲ್ಲಿಗೆ ಪೋಗಿ (ಹರ. 
೦-೦೦೩ ವ). [xc.] 

ರೇಣುಕೆ (ನಾ). ೧. ಎ ರೇಣುಕಬೀಜ : ಸಬ್ಬಸಿಗೆ, ರೇಣುಕೆ ಇವುಗಳ 
ಕಷುಯವಾಕ್ಕಿ ತೆಗೆದುಕೊಳ್ಳಲು ವಾತಜ್ವರಂ ಮಾಣ್ಗುಂ (1ಳನ್ಕ, ೬೩), 
೨. ಜಮದಗ್ನಿಯ ಹೆಂಡತಿ; ಪರಶುರಾಮನ ತಾಯಿ : “ರೇಣುಕಾ 
ಜಮದಗ್ನಿಯ ಹೆಂಡತಿ” (ಕ್ಸ. 4೩); ಒಲುಮೆಯವಳಂತಿರ್ದು ಗಂಡನ 
ತಲೆಯ ರೇಣುಕೆ ತಟ್‌ಸಳೆ (ಮರೇಫು- 3೬-೪೬), [ಸಂ, ರೇಣುಕಾ] 

ರೇಣುಕೇಶ (ನಾ)-ಎರೇಣುಕ್ಕ ೩: ಶಿವವಕ್ಷೋಭಸ್ಮರೇಣುಪ್ರಭವನೆನಸಿ. 
ಮುಂ ರೇಣುಕೇಶಾಖ್ಕೆಯಂ ತಾಳು (086. 0-೫೬). [ಸಂ.] 

ರೇಣುಕೇಶ್ವರ (ನಾ). ಎರೇಣುಕ್ಕ ೩ : ರೇಣುಕೇಶ್ವರಮಹಾಗುರು ಮಾಳ್ಕೆ 
ಮಗಿಷ್ಟಸಿದ್ಧಿಯಂ (ಧೃತಂ. 9-00): [ಸಂ.] 

ರೇತ (ನಾ). ವೀರ್ಯ ; ಶುಕ್ಲ : “ಇಂದ್ರಿಯಮಂತೆ ಧಾತು ರೇತಂ ಶುಕ್ಲಂ” 
(ಪಸ್ತುಕೋ- ಚೆಂ); ರೇತ ರಜಸ್ಸಿನಲ್ಲಿ ಜನಿತ ಆಧಿವ್ಯಧಿಯ ತವರುಮನೆ: 

ತನು (ಪಶಸಂಖ 14-3).  [ಸಂ. ರೇತಸ್‌] 

ರೇತಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀ ಪರ್ಗ್ಗೆಡೆ ರೇತಯ್ಯನ ವೇದೆ 
ಸಂಕಯ್ಯ (ಕ 11, ೪೬; ಸು- 1000). [ರೇತಃ + ಅಯ್ಯ] 

ರೇತಸ್ಸು (ನಾ). ೧- ಇ ರೇತ: ಮಲಮೂತ್ರನಿರೋಧದಿಂದಲೂ . . 
ರೇತಸ್ಸು ಕ್ಷೀಣವಾಗುವುದು (ಛಿ ೨೬); ರಾಗಮೆಂಬುದ್ದು ರೇತಸ್ಸಿಗೆ 
ಪೆಸರು (ಮಣ. ೨9೨). ೨. ಪಾದರಸ; ಪಾರಜ. ೩. ನೀರು, 

[ಸ್ನ ರೇತಸ್‌] 

ರೇಪಡಿಸು (ಕ್ರಿ). (ಉಕ) ಎಣ್ಣೆ, ತುಪ್ಪ ಮೊದಲಾದ ಜಿಡ್ಡುಪದಾರ್ಥ 
ಗಳನ್ನು ಸವರು,-ಬಳಿ ; ' ಅವಳ ಸರ್ವಾಂಗಕ್ಕೆಲ್ಲವೂ ಅಗ್ನಿರಸವನ್ನು 
ರೇಪಡಿಸಿದಂತಾಗಿ. ಕಣ್ಣ ಕೊನರುಗಳು ಉರಿಯ ಹತ್ತಿದ್ದವು (ರೆಕ್ತರೈ- ೩೪೦) 

[ರೇಪಡ್ಕ (p .- ಮಠಾ. ರೇಬಟಣೇ) 4 -. ಇಸ್ಕು) 

ರೇಫ (ನಾ). ೧. "ರ' ಎಂಬ ಅಕ್ಷರ : ಪಲ್ಲಟಿಸಿ ಡಕಾರದ ನೆಲೆಯಲ್ಲಿ 
ಟಕಾರಂ ಅಕಾರದೊಳ್‌ ರೇಫು ತಾನೆಲ್ಲಿಯುಮಕ್ಕುಂ ಪದವಿಧಿಯಲ್ಲಿ ಪರಂ 
ವ್ಯಂಜನಾದಿಯಾಗಿರೆ ಬಹುಳಂ ( ಇವರ: ೨); ರೇಫ ಆಕಾರಂಗಳ 
ವರ್ಣೊವೃತ್ತಿಗೆ (ಕಮದ. ೦೯ ಶ್ರ ಯೋ): ಹಳಗನ್ನಡದಲ್ಲಿ ರೇಘಯುಕ್ತ 
ವಾಗಿದ್ದ ಒತ್ತಕ್ಷರಗಳು ಈಗ ಸಜಾತೀಯ ಸಂಯುಕ್ತವ್ಯಂಜನಗಳಾಗಿವೆ 
(ಕೈನಿಂ- ೬). ` ಶಕಟರೇಫ ' ಪರಾ. ೨. "ರ' ಕಾರದ ಧ್ವನಿ, ಶಬ್ದ. 
೩. ಆಸಕ್ತಿ; ಒಲವು. ೪. ನೀಚ; ಅಧಮ: “ರೇಫ . , , ನಿಕೃಷ್ಟನೆನೆ 
ಕಷ್ಟನೆಂದೆಂಬವಗೆ ನಾಮಂ” (ನಗಣ. ೬೬-೪). ೫. [ಛಂದ] ಅಕ್ಷರ 
ಗಣಗಳಲ್ಲಿ ಒಂದು; ರಗಣ (u-)- [ಸಂ.] 

ರೇಫೆ (ನಾ). -ರೇಘ ೧: ರೇಫಿ ಪುಟ್ಟುವ ತಾಣಮಂ ಬೆಟ್ಟಿತ್ತಾಗುಚ್ಚರಿಸೆ 
ಅಕಾರಂ ಪುಟ್ಟುಗುಂ (ಕನುರ- ಎ ಶೈತ್ತಿ) [ಸಂ. ರೇಫ]: 

ರೇಭಣ (ನಾ). ಆಕಳಿನ ಧ್ವನಿ; ಹಸುವಿನ ಕೂಗು.  ॥] 

ರೇಯ (ನಾ)- ಒಡೆಯ; ಪ್ರಭು : ಆದಿಮೂರುತಿ ಸಿರಿಹಯವದನ ರೇಯಾ 


15 


30 


ಆನೆಯ ಹೆಸರು [ಸಂ.] (mote. ೩-೩); ಬಲವೈರಿನುತ ನಮ್ಮ' ವಿಜಯವಿಶ್ಮಲರೇಯ , . , 
ರೇಣುಕಪೀಠ (ನಾ). (ವೀಶೈ] ಪಂಚೆಪೀಠಗಳಲ್ಲಿ: ಒಂದು; " ಬಾಳೆ| 40 ನಮ್ಮ ಭಾರ ವಹಿಸುವ (ಏರಾಕ- ೦-8), [ಆ ರಾಯ] 
ಹೊನ್ನೂರಿನಲ್ಲಿ ರೇಣುಕಪೀಠವಿದೆ (69). [ಸಂ.] 


ರೇಯೂರ್‌ (ನಾ). ಒಂದು ಊರಿನ ಹೆಸರು: ರೇಯೂರುನಾಮ 
ಗಾಮ [1] (9. vi, 066-04; 68): [? | ಊರ] 
ರೇರಿಹಾಣ (ನಾ).”೧. ಶಿವ ; ಈಶ್ವರ. ೨. ಕಳ್ಳ; ತಸ್ಕರ- ೩. ಒಬ್ಬ 
ರಾಕ್ಷಸನ ಹೆಸರು. [| 
ರೇಲ (ನಾ). ಒಂದು ಬಗೆಯ ಮರ : ಶಮ್ಮಾಕ : (8) 
[+ ತೆಲು. ರೇಲ] 


ರೇಣುಕಬೀಜ (ನಾ). ಒಂದು ಬಗೆಯ ಔಷಧದ್ರವ್ಯ ನ ಭಸ್ಮಗಂಧಿ : 
“ ಕಪಿಲೆ - ರೇಣುಕಬೀಜ” (ಗಂಗರು. ೬೦) ; ಸೈಂಧಸಲವಣ, ರೇಣುಕ 
ಬೀಜ, ಇದಂ ಸಣ್ಣನಾಗಿ ಪುಡಿಮಾಡಿ ಆ ಕಷಾಯಕ್ಕೆ ಹಾಕಿ, ಕೊಳ್ಳಲು 

ಬಾಣಂತಿಯರ ಸಕಲರೋಗಂಗಳ. ಮಾಣುವುವು (ಅವೈವ, ೦೬೨). 
[ರೈಣುಕ್ಕ | ಬೀಜ] ` 


ರೇಲು 


ರೇಲು ' ರೈಲು ` ನೋ. 

ರೇಲುವೆ ' ರೈಲ್ವೆ ` ನೋ. 

ರೇವ (ನಾ). ೧. ರೈವಂತನ ತಂದೆ. ೨. ನರ್ಮದಾ ನದಿ. ೩. ನೀಲಿಗಿಡ. 

[ಸಂ.] 

ರೇವಂತ (ನಾ). ೧. ಸದ್ಯದ ಕಲ್ಪದ ಐದನೆಯ ಮನುವಿನ ಹೆಸರು. 
೨. ಒಬ್ಬಾತನ ಹೆಸರು : ರೇವಂತನಡೆಗೌಡ ಸುರಿತಂಣ ಪಿರಿಯ ತಮ್ಮ 
ಗೌಡರು (ಎ೪ ೪1, ಶಿನನೊ- 009-08 ; 9609) ; ವೈರಿಘರಟ್ಟ ವಿಶಮ 
ಹೆಯಾರೂಢವ್ರಾಡ ರೇವಂತ ಪರಬಳಕೃತ್ತಾಂತೆ (ಕ2ಅ- 0೩-9-೮9; 2093) - 
೩. ಒಬ್ಬ ರಾಜನ ಹೆಸರು ; ಕಡುಗಲಿಗಳ್ಳೇಖಾಟದಲ್ಲಿ ಮಿಗೆ ರುಡಿ 
ಪಮುಡ ದೃಢಾಯತಿಕೆಗಿದು ಪಡಿಯ ನಳ ರೇವಂತರೆಂದುದು ರಾವುತಿಕಿಗಳಲಿ 
(ಕಪಾಳ: ೬-3). [ಸಂ.] 

ರೇವಡಿ. ಲೇವಡ್ಡಿ (ನಾ). (ಉಕ) ಸಕ್ಕರೆ ಅಥವಾ ಬೆಲ್ಲದ ಪಾಕಕ್ಕೆ 
ಎಳ್ಳು ಹಾಕಿ ಮಾಡುವ ಒಂದು ಬಗೆಯ ಸಿಹಿತಿಂಡಿ ; ಅವುಗು ಲಡ್ಡಿಗೆ 
ಬೆಲ್ಲ ಸವಿ ಮೂಟುಂಡೆಯು ರೇವಡಿಯು ಸವಿವಡೆ ತಅಗು ಭಾವಿಸುವಂತೆ 
ಚೆಕ್ಕುಲಿ (ಕರಣ. 8-003) ; ಅವಲಕ್ಕೆ ರೇವಡಿ ಬೆಂಡು ಬೆತ್ತಸ ಪುಟಾಣಿ 
ಮಕ್ಕಳ ಕಸಕೊಂಡು ಮುಕ್ಕಿತು ಮಂಗ (858: 80). ಲೇವಡಿ: 
ಲೇವಡೀ ರುಚಿ ಹಾವಾಡಿಗ ಬಲ್ಲನೇ? (ಗಾಂ). 

[೯-ಹಿಂ. ಮರಾ. ರೇವಡೀ./ ತುಳು. ಲೇವಡಿ] 

ರೇವಡಿಗಾರ (ನಾ). ರೇವಡಿಯೆಂಬ ತಿಂಡಿಯನ್ನು ಮಾರುವವನು : 

ಒಬ್ಬ ಒಕ್ಕಲಿಗ, ಬಳಿಕ ಒಬ್ಬ ರೇವಡಿಗಾರ ಬಂದರು (ಶನನ, 6). 
[ರೇವಡಿ 4. - ಗಾರ (ಆ - ಕಾಲ] 

ರೇವಡಿಗಿಡ (ನಾ). ಮುಳ್ಳುಗಳಿಂದ ಕೂಡಿರುವ ಒಂದು ಬಗೆಯ 
ಗಿಡ: (೪). [ರೇವಡ್ಕಿ (ಐ.- ತೆಲು. ರೇಮಿಡಿ) 4 ಗಿಡ (< ಗಿಡು)] 

ರೇವಣನಾತ (ನಾ). ಒಬ್ಬಾತನ ಹೆಸರು : ಆತನ ಸೂನು ದಾನಿ ತಾಂ 
[? ರೇ]ವಣನಾತನ್‌ (ಎಕ. 3. ಶತ್ರರು- ೬೪-65 968)- [7] 

ರೇವತಿ. (ನಾ). ೧. ಹಸು. ೨. ಬಲರಾಮನ ಹೆಂಡತಿ :'`ರೇವತೀ , . . 
ಕೃಷ್ಣನಣ್ಣನ ಟುಮನ ಹೆಂಡತಿಯುಂ” ( 60೬) ; ರೈವತಕಂ ತಂದು 
ತನ್ನ ಮಗಳಂ ಕುಡಲ್‌ ಆ ರೇವತಿಯೊಳ್‌ ಬಲದೇವಂ ವೈವಾಹೋತ್ಸವದೆ 
ನೆರೆದು ಸುಖದಿಂದಿರ್ದಂ (೬ಗ೨. 0೦.೨): ೩. [ಜ್ಯೋತಿ] ಇಪ್ಪತ್ತೇಳು 
ನಕ್ಷತ್ರರಾಶಿಗಳಲ್ಲಿ ಕೊನೆಯದು ಮತ್ತು ಆ ನಕ್ಷತ್ರದಲ್ಲಿ ಬರುವ 
ಮಳೆ: ರೇವತಿ ಪುಷ್ಯಮಶ್ಚಿನಿ ಧನಿಷ್ಠೆ , . . ತಾರಾವಳಿಯುತ್ತಮಂ 
ಎ ಚೌಲಕರ್ಮದೊಳ್‌ (ಊೋಕೋಶ, ೨-೬೦) ; ಅಶ್ವಿನಿ... ರೇವತಿ 
ಗಳೆಂಬಿಪ್ಪತ್ತೇಳು ತಾರೆಗಳ್‌ (ನೇ ೨೩6) ; ಸೂರ್ಯನು ರೇವತೀತಾರೆ. 
ಯನ್ನು ಸೇರಿದ ಕ್ಷಣವೇ ಮೇಷಸಂಕ್ರಮಣ (643. ೫೪). ' [ಸಂ. ರೇವತೀ] 

ರೇವದಾಸ (ನಾ). ಒಬ್ಬಾತನ ಹೆಸರು: ರೇವದಾಸ ವೀಸೋತ್ತರ 
ದೀಕ್ಷಿತರತಿಪದಸ್ಥರತಿಮಾರ್ಗ್ಗಸ್ಥರ್‌ (ಎಇ- ೩11, ೬40-0೫ ; 929). [ಸಂ.] 

ರೇವಮಗಾವಿಗ (ನಾ). ಒಬ್ಬಾತನ ಹೆಸರು: ಇದಕೆ ಸಕ್ಕಿ ರೇವಮ 
ಗಾವಿಗನು (ಒಳ. 17211, ಸಸರ. ೩೭೦-೩೦ ; 692). [?] 

ರೇವಮ್ಮ (ನಾ)- ಒಬ್ಬಾತನ ಹೆಸರು : ಪಣ್ಣಿತರ ಸಿಂಹ ಶ್ರೀರೇವಮ್ಮನ 
ಅಣ್ಣನ್‌ 2 ಕ್ವಿಗೆನ್‌ (ಎಕ್ಕ ೩೪1, ತುಮಕೂ- 8೨-೦೯ ; ಸು. 80). 

[ರೇಷ - ಅಮ್ಮ] 

ರೇವಲ್ಪಿನ್ನಿ " ರೇವಾಚಿನ್ನಿ ' ನೋ. 

ರೇವಾಚಿನ್ನಿ. ರೇವಲ್ವಿನ್ನಿ (ನಾ). 
“ಚೀನಾ ಮತ್ತು ಟಿಬೆಟ್ಟು। 
ಭೇದಿಯೌಷಧ , ವಿರೇಚಕ ; ರೇವಲ್ಲಿನ್ನಿ, ರೇವಾಚಿನ್ನಿ” (ಟೂ. 
ಇಕೂ)- " ದಾಲಚಿನ್ನಿ ' ಪರಾ. ರೇವಲ್ಪಿನ್ನಿ: ರೇವಲ್ವಿನ್ನಿ ಮಡ್ಡಿ 


w 


ರೇಶ್ಮೆ 


ಕರ್ಪೂರ, ಗಂಧದ ಮರು ಏಲಕ್ಕಿ... ಇವು ಇಲ್ಲಿ ದೊರೆಯುವ 
ಸಾಮಾನುಗಳು (ಶ್ರವಾಾ. 1, 3೯೯). [ ಮರಾ. ರೇವಾಚಿನೀ, ರೇಪಚನಿ] 
ರೇವು (ನಾ). ಸಮುದ್ರದ ದಡದಲ್ಲಿ ಹಡಗುಗಳು ನಿಲ್ಲುವ ಸ್ಥಳ; 
ಬಂದರು : ದೇಶದ ಸಮಾಪದಲ್ಲಿ ಹಡಗುಗಳು ಲಂಗರುಹಾಕುವ ಸ್ಮಳವು 
“ ರೇವು” ಅಥವಾ * ಅಳವೆ” ಎಂದು ಕರೆಯಲ್ಪಡುತ್ತದೆ (ರೂಗೋಳ- ೦೦); 
ಅವನು ರೇವಿಗೆ ಹೋಗಿ ನೌಕಿಯೊಂದನ್ನು ಸಿದ್ಧಪಡಿಸಿದೆ. (ಹಾಶುತ್ತ. ೪೫) 
[ದೇ.॥ ತಮಿ. ತುಳು. ತೆಲು. ರೇವು] 
ರೇವುಕುಂಟೆ (ನಾ). ಒಂದು ಸ್ಥಳದ ಹೆಸರು: ತೆಂಜ್ಕಣ ದೆಸೆ ಗುಡ್ಡೆಗಲ್ಲು 
ತುಮ್ಚಕುಣ್ಟೆ ಪಾಮ್ಮುಳಕುಣ್ಟೆ (ಎಕ. X೪1 ಶಿರಾ: ೩6-43; 878). 
[ರೆ;ವು? + ಕುಂಟಿ] 
ರೇವುಪಟ್ಟಣ (ನಾ). ಹಡಗುಗಳ ನಿಲ್ದಾಣವಿರುವ ಪಟ್ಟಣ; 
ಬಂದರಿರುವ ನಗರ : ಭಾರತದೇಶದ ಹೆಚ್ಚು ವ್ಯಾಪಾರ ಬೊಂಬಾಯಿ, 
ಕಲ್ಕತ್ತ, ಕರಾಚಿ, ರಂಗೂನ್‌. ಮದರಾಸ್‌ - ಈ ಐದು ರೇವುಪಟ್ಟಣಗಳ 
ಮೂಲಕ ನಡೆಯುತ್ತದೆ (ಕೂಂರ- ೩೬). [ರೇವು + ಪಟ್ಟಣ] 
ರೇವೆ, (ನಾ): ೧. ಒಂದು ನದಿಯ ಹೆಸರು; ನರ್ಮದೆ: “ ಮೇಖಳಕನ್ಶಾ. 
ನರ್ಮದಾ. ರೇವಾ - ಈ ೩ ನರ್ಮದೆ” (ಶಉಯು. 
ವಿ: ನೀಲಿಗಿಡ. ೩. ರತಿ. [ಸಂ. ರೇವಾ] 
ರೇವೆ (ನಾ). ೧: ಸಣ್ಣ ಕಣ; ಪುಡಿ: ಪೀಪಿನ ತಳಕ್ಕೆ ಉಳಿಯುವ 
ರೇವೆಯೇ ನೀಲಿಯ . , . ಆ ರೇವೆಯನ್ನು ತೆಗೆದು . . . ಬಿಸಿ 
ಮಾಡುತ್ತಾರೆ (ಮುಂದು, ೪-3). ವಿ. ಪ್ರವಾಹದಲ್ಲಿ ಕೊಚ್ಚಿ ಕೊಂಡ" 
ಬರುವ ಮರಳು ; ಮೆಕ್ಕಲುಮಣ್ಣು : ಸಿಂಧು ಮತ್ತು ಗಂಗಾನದಿಗಳು 
ಹಿಮಾಲಯದಿಂದ ತಂದ, ರೇವೆಯಿಂದ ಬೈಲುಸೀಮೆಯಾಯಿತೆಂದು ಕಂಡು 
ಬರುತ್ತದೆ (ಹಂರುೂ- ೨), 
ಕೇವೆಯ ಭೂಮಿ ಎ ಮರಳುಮಿಶ್ರವಾದ ಭೂಮಿ ; ಮೆಕ್ಕಲು 
ಮಣ್ಣಿನ ಜಮಿಾನು : ರೇವೆಯ ಭೂಮಿ. . ಸಾಗುಮಾಡಲಿಕ್ಕೆ 
ಸುಲಭವಾಗಿರುವುದು (4ಸ್ಮ೫- 03೬), [+ ಮರಾ. ರೇವ] 
ರೇಶಿಮೆ ' ರೇಶ್ಮೆ ' ನೋ. 
ರೇಶ್ಮೆ. ರೇಶಿಮೆ. ರೇಷ್ಮೆ, ರೇಸಿಮೆ, ರೇಸ್ಮೆ (ನಾ). ೧. ಕೋಶದಲ್ಲಿ 
ವಾಸಿಸುವ ಒಂದು ಬಗೆಯ ಹುಳುವಿನಿಂದ ಉತ್ಪತ್ತಿಯಾಗುವ ಎಳೆ; 
*ರೇಶ್ಮೆಬಟ್ಟೆ' ಪರಾ. ೨. ರೇಶ್ಮೆಯ ಎಳೆಯಿಂದ ತಯಾರಿಸಿದ ಬಟ್ಟೆ ಕೈ; 
ಪಟ್ಟೆವಸ್ತ್ರ : ಶ್ರೀಮನ್ನಾರಾಯಣನು ರೇಶ್ಮೆಯುಟ್ಟುಕೊಂಡು ಈ 
ಮಲಗಿದ್ದಾನೆ (ರೇಕಕ್ಕೆ. ೧೦)- ರೇಶಿಮೆ ; ೨. ರೇಶಿಮೆ, ಮಣ್ಣುಪಾತ್ರೆ 
ಮುಂತಾದ ಜೀನಸುಗಳು ಚೀನದೇಶದಿಂದ ನಮ್ಮ ದೇಶಕ್ಕೆ ಬರುತ್ತವೆ 
(ಕುಂತಿಯಿ- ೪-085); ನೀರೊಡೆದ ಕಣ್ಣುಗಳನ್ನು ಉಟ್ಟ ರೇಶಿಮೆಯ 
ಮುಗುಟದಿಂದ ಒರಸಿಕೊಳ್ಳತೊಡಗಿದಳು (ಆಕೋಕ- ೨); ತನ್ನ ರೇಶಿಮೆಯ 
ಸೆರಗಿನ ತುದಿಯಿಂದ ನನ್ನ ಮುಖವನ್ನು ಮುಚ್ಚಿದಳು. [CS 3). 
ರೇಷ್ಮೆ ; ೧. ರೇಷ್ಮೆಯ ನಾರು ರೇಷ್ಮೆಯ ಹುಳುವಿನಿಂದ ಉತ್ಪತ್ತಿ 
ಯಾಗುತ್ತದೆ. ರೇಷ್ಮೆಹುಳು ಕಟ್ಟಿದ ಗೂಡಿನಿಂದ ತೆಗೆದ ದಾರವೇ ರೇಷ್ಮೆ 
ನಾರು (ಗೃಹಂ: ಟ)- ೨. ರೇಷ್ಮೆಕಮ್ಮಿ ಲಗಾಮು ಸಹ (ಎಳ. ೫1೪, 
ನಂ8ನ- ೨೯೨-ತೆರಿ: ೦೪೨: 1847); ಮುನ್ನೂರ:ವರಹಗಳು ಮಾತ್ರವೇ ಅಲ್ಲ 
ಅಪೂರ್ವವಾದ ರೇಷ್ಮೆದುಪ್ಪಟ್ಟ ಅದನ್ನೂ ಕೊಡುತ್ತೇನೆ 
(5ರಕ- 8). ರೇಸಿಮೆ; ೧. ಉಪ್ಪನೇರಿಳೆಸೊಪ್ಪು ಕೂಡ ತೆಳ್ಳನೆ 
ಬೆಳ್ಳನೆ ರೇಸಿಮೆನೂಲಾಗಿ, ಮಾರ್ಪಾಟುಗೊಳುವುದು ನೋಡ (ಇಂತಾಶ- 
988-1)- ರೇಸ್ಡೆ ;. ೨. ದಿಎಜರೀಕ್ಷಿಸುವಂತೆ ರೇಸ್ಮೆನಿತುದುಗುಲಮಂ 
ತೋಯಿಸುತೆ ರುಧಿರದೊಳ್‌ ನಿಂದಿರ್ದೆಂ (ಶರಕು. ೩೦-೩೩). 
[+ ಪಾಠ. ಹಿಂ. ರೇಶಮ್‌; ಮರಾ. ರೇಶೀಮಃ, / ಚೀನಿ, ರೇಶವ್‌] 


000-83)- 


ರೇಶ್ಮೆ ಬಟ್ಟೆ 


ರೇಶ್ಮ ಬಟ್ಟೆ, ರೇಷ್ಮೆಬಟ್ಟೆ (ನಾ): ರೇಶ್ಮನೂಲಿನಿಂದ ತಯಾರುಮಾಡಿದ 
ಬಟ್ಟೆ ; ಪಟ್ಟೆವಸ್ತ್ರ : ಹಳೆರೇಶ್ಮೆಬಟ್ಟೆಯ ತುಂಡು . . , ಫರ್ನಿಚರನ್ನು 
ಉಜ್ಜಿ ಪಾಲಿಷ್‌" ಮಾಡಲು ಬಹಳ ಅನುಕೂಲವಾಗಿರುತ್ತದೆ (ಗೃತಂ- ೦೭೦). 
ರೇಷ್ಮೆ ಬಟ್ಟೆ : ರೈಷ್ಮೆ ಬಟ್ಟೆಗಳು ಮೈಯನ್ನು . ಶಾಖವಾಗಿಡುವುವು. 
ರೇಷ್ಮೆ ಬಟ್ಟೆಗಳು, ಬಹಳ ನುಣುಪಾಗಿರುವುದರಿಂದ ಇವು ಬೇಗ ಕೊಳೆಯಾಗು 
ವುದಿಲ್ಲ (ಗೃಹಂ. ೬೭). [ರೇಶ್ಮೆ -- ಬಟ್ಟ] 

ರೇಷಣ (ನಾ). ೧, ಅರಚುವುದು; ಆರ್ಭಟಿಸುವುದು. ೨. ಗೊಣಗು 
ವುದು: “ರೇಷಃ ರೇಷಣಂ, ರೇಷಣೀಯಂ, .ಈ ೩. ಗೊಣಗು” 
(೫4. 030). ೩. ತೋಳದ ಕೂಗು; ಊಳು. ೪. ಗಾಯ. [ಸಂ.] 

ರೇಷನ್ನು (ನಾ). ಒಬ್ಬ ಮನುಷ್ಯನಿಗೆ ನಿಗದಿಯಾಗಿ ಕೊಡುವ 
ಆಹಾರಪದಾರ್ಥಗಳ ಪ್ರಮಾಣ ; ಪಡಿತರ : ರೇಷನ್ನಿನಕ್ಕಿಯ ಚಿ:ಲ 
ಬಂದಿತು ಕೈಗೆ (ಕುದ್ರ 0. ೩೩-೩೭)... [*-ಇಂ. nation] 

ರೇಷಮಾನಿ (ನಾ). ಇ ರೇಶ್ಮೆ ೨: ಒಬ್ಬ ಸಂಗೀತಗಾರನು . . , ಕುತ್ತಿನಿ 
ಪಾಯಿಜಾಮಾ ಹಾಕಿಕೊಂಡು ರೇಷಮಾನಿ ಕೈವಸ್ಥ್ರ ಸಹ ಬಹಳ 
ಡಬಡ್ಡಾಳಿಕೆಯಿಂದಹಾಡುತ್ತಿರಲು (ಕಥಮಂ. wh ©: [5ರೇಶ್ಶೆ] 

ರೇಷೆ (ನಾ). ಗೆರೆ; ರೇಖೆ: ಎರಡೂ ಸಂಸ್ಕೃತಿಯ ಪ್ರಗತಿಯು ಎಷ್ಟು 
ಸಮಾನಾಂತರರೇಷೆಯಲ್ಲಿ ಸಾಗಿತ್ತೆಂಬುದು ಇದರಿಂದ ವ್ಯಕ್ತವಾಗುತ್ತಿದೆ 
(ಕರ್ಕಾಶೂ- ೬6); ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲಾ ತನ್ನ 
ದೈವರೇಷೆ ಬರೆಯುವಂತೆ ತಾನೆ ಭಾಲಾ (ಇರಲ. 6೪-00). [ಸಂ. ರೇಷಾ] 

ರೇಶ್ಮೆ "ರೇಶ್ಮೆ ` ನೋ. 

ರೇಷ್ಮೆಕಾಯಿಲೆ (ನಂ). ಒಂದು ಬಗೆಯ ರೋಗ : ಅವರು ರೇಷ್ಮೆ 
ಕಾಯಿಲೆಯಿಂದ ಮೃತರಾಗಿದ್ದರು (ಕೂರು, ೩೪) - [ರೇಷ್ಮೆ 4 ಕಾಯಿಲೆ] 

ರೇಷ್ಮೆ ಜ್ವರ (ನಾ). ಎ ರೇಷ್ಮೆಕಾಯಿಲೆ; ನುಳಸಂಕೋಲೆ, ಛಂಜ್ವರ, 
ರೇಷ್ಮೆಜ್ವರ, ಗಂಟಲುಬೇನೆಗಳಿಗೆ ಸಿದ್ದಣ್ಣನ ಮೂಲಿಕೆಗಳು ಸಿದ್ಧೌಷಧ 
ವಾಗಿದ್ದುವು (8480: ೩೪). [ರೇಷ್ಮೆ, 4 ಜ್ವರ] 

ರೇಷ್ಮೆಬಟ್ಟೆ * ರೇಶ್ಮೆಬಟ್ಟೆ ' ನೋ. 

ರೇಷ್ಮೆಸೀರೆ (ನಾ). ರೇಶ್ಮದಾರದಿಂದ ನೆಯ್ದ. ಸೀರೆ ; ಪಟ್ಟಿಸೀರೆ : 
ತರೋದೆ ಉಂಟಂತೆ, ಒಂದು ರೇಷ್ಮೆಸೀರೆ ತರೋದು ಬೇಡವೆ! (ನನ್ನೂರು. 
೨೪೨). [ರೇಷ್ಮೆ (ಇ ರೇಶ್ಮ) 4 ಸೀರೈ] 

ರೇಷ್ಮೆ ಹಿಪ್ಪಲಿಗಿಡ (ನಾ). ರೇಶ್ಮೆಹುಳುಗಳು ತಿನ್ನುವ ಸೊಪ್ಪಿನ ಗಿಡ; 
ಉಪ್ಪುನೇರಳೆ; ಕಂಬಳಿಗಿಡ, ರೇಷ್ಮೆಹಿಪ್ಪಲಿಗಿಡ (ಮೈ 80ಿ- 13-0000). 

[ರೇಷ್ಮೆ (<ರೇಶ್ಮೆ)  ಒಪ್ಪೆಲ ಗಿಡ (೬ ಗಿಡು) ] 

ರೇಷ್ಮೆಹುಳು (ನಾ). ರೇಶ್ಮೆಯನ್ನು. ಉತ್ಪತ್ತಿ ಮಾಡುವ ಒಂದು 
ಬಗೆಯ ಹುಳು: “ಕೌಶೇಯಂ. , . ರೇಷ್ಮೆಹುಳು” (ರಾತಿ 3303); 
ರೇಷ್ಮ ಹುಳುಗಳೆನ್ನು ಮೊಟ್ಟಮೊದಲು ಚೀಣಾದೇಶದಲ್ಲಿ ರೇಷ್ಮೆಗಾಗಿ ಸಾಕಲು 
ಪ್ರಾರಂಭಿಸಿದರು (ಗೃಹಂ. ೬೩). [ರೇಷ್ಮೆ (<ರೇಶ್ಮೆ) , ಹುಳು (£ಪುಲು)] 

ರೇಸಿಮೆ ರೇಶ್ಮೆ ' ನೋ. 

ರೇಸು (ನಾ). ಕುದುರೆಗಳೂ, ಕಿ ಕ್ರೀಡಾಪಟುಗಳೂ ಓಡುವ ಪಂದ್ಯದ 
ಓಟ ; ಬೆಂಗಳೂರಿನಲ್ಲಿ ಕುದುರೆರೈ;ಸು ನಡೆಯುತ್ತದೆ (6). 

[+-%o- Race] 

ರೇಸ್ಮೆ 'ರೇಶ್ಮೆ' ನೋ. 

ರೈ (ನಾ). ೧. ದ್ರವ್ಯ ; ಸಂಪತ್ತು; ಐಶ್ವರ್ಯ : “ಧನಕನಕವಾಚಕಂ ರೈ 
ಶಬ್ದಂ” (ನಸ್ಪುಕೋ. ೦೨೫-೪೨); ಐಕಾರಕ್ಕೆ--ದೈಯೆಂದಂ ; ರೈಯೊದವಿತ್ತು 
(ಕಮದ ೫೩ ಪ್ರಯೋ); ಸೌರ್ಯದಿಂದಂಕಮಂ. ರೈಯಂ ಕೈಮಿಗೆ ಸಾರ್ಚಿ 
ಸಂತವಿಸಿದಾ ಗೋವಿಂದನಂ ವಂದಿಪೆಂ (ಬಕ್ರೆಗೋ. ೦-0). ೨. ಚಿನ್ನ; 
ಸುವರ್ಣ; ” ಗೈರಿಕಂ ... ಕಾಂಚನಂ ರೈ ರುಕ್ಕಮಷ್ಟಾಪದಂ . . . ಸ್ವರ್ಣ 


೭೬೫೨ 


15 


40 


45 


ರೈಲುಮಾರ್ಗ 
ಮೆನೆ ಹೊನ್ನಿಕಿಗೆ ನಾಮಮಕ್ಕುಂ " (ಫಗ. ೩೦-೪); ಸೇಳಾರ್ಥಿವ್ರಾತ 
ಚೇತೋಮುದಮನಮನಮಲರೈಧಾರೆಯಿಂ ಇ ಮಾಡಿ (ಕಂದ್ರಶ್ರ- 


೫-6೪)- [ಸಂ.] 

ರೈಟರು (ನಾ). ಕರೆಣಿಕ ; ಗುಮಾಸ್ತ: ನಮ್ಮ ಕಚೇರಿಯಲ್ಲಿ ಇಬ್ಬರು ರೈಟರು 
ಗಳಿದ್ದಾರೆ (69). [. ಇಂ. writer] 

ರೈತ, ರೈಹಿತ್ಯ (ನಾ): ಆರಂಬಮಾಡುವವನು ; ಒಕ್ಕಲಿಗ; 
ವ್ಯವಸಾಯಿಗಾರ : ಸರಕಾರಕ್ಕೆ ರುಜು ಇಲ್ಲದೆ ' ರೈತನುಗಬಾರದು. 
ಅದೆಂತೆಂದೊಡೆ. ಇಷ್ಟುಳ್ಳಾತನೇ ಪುಚ್ಛಾರೈತ (5ಕಸಂ, ೩೦); ರೈತರು 
ಯೆಲ್ಲಾ ಬಿತ್ತಿ ಬೆಳದಾ ಧಾನ್ಯ (ಹುತಳ- 90): ಎರಡು ವರ್ಷಗಳಿಂದಲೂ 
ಬರಗಾಲವು ಬಂದು ರೈತರು ದೆಣಿದಿದ್ದಾರೆ (ಕ್ರೀಣಾಯ. 06), 
ರೈಹಿತ್ಯ : ಕಿಗ್ಗಟ್ಟುಹತ್ತುನಂಡುರೈಹಿತರು ತಂಮ ಭಕ್ತಿಯಿಂದ ... 
ರಾಮೇಶ್ವರದೇವರ ದೇವಸ್ತಾನವನ್ನು ಜೀಣೆರೋದ್ದಾರಮಾಡಿಸಿಯಿದ್ದಾರೆ 
(26, 1, 000-3; 1540). [- ಅರ. ರಈಯರ್ತ್‌ ; ಓಂ. ರಯ್ಯತ್‌, 
ರೈಯತ್‌; ಮರಾ. ರಯತ್‌, ರೆಯ್ಕತ್‌, ರೈಯರ್ತ /ಇಂ. Ryot] 

ರೈತಾಪಿ (ನಾ)- ೧: ಆರಂಬ; ಬೇಸಾಯ ; ಆದವಾನಿಸೀಮೆ ರೈತರ 
ಹಿಡಿತಂದು ಕೊಡಗಿನ ಸೀಮೆಯಲ್ಲಿ ರೈತಾಏಿಗೆ ಇಟ್ಟಿ (ಉಶೇಂದ,- 0೬); 
೨. ವ್ಯವಸಾಯಗಾರ; ಹೆಚ್ಚು ತರಕಾರಿ ಬೆಳೆಯಬೇಕೆಂಬ ಪ್ರಚಾರವನ್ನು 


ರೈತಾಪಿ ಜನರು ಸ್ವಾಗತಿಸುವುದರಲ್ಲಿ ಸಂದೇಹವಿಲ್ಲ ($66: ೬೬); ರೈತಾಪಿ 
ಜನರು . . , ಬಾಧೆಪಡುವುದನ್ನೂ ನಿಲ್ಲಿಸುವುದಕ್ಕೆ ಈ ಸಹಕಾರಸಂಘ 
ಗಳು ಸ್ಥಾಪಿತವಾದವು (೧40. ೦೪). [ಎ ರೈತ್ತ] 

ರೈದ (ನಾ). ಐಶ್ವರ್ಯವನ್ನು ಕೊಡುವವನು ; ಕುಬೇರ : ಜಯ 
ಜಯವಿಚಿತ್ರಚಾರಿತ್ರ ರೈದನ ಮಿತ್ರ ಜಯಜಯ . . . ಗುರುಸಂಗಮೇಶಾ 
(ತರುತ: ೬-೦೦೦). [ಸಂ,) 

ರೈಲು, ರೇಲು (ನಾ). ೧. ಕಂಬಿ; ಹಳಿ: * ರೈಲುಮಾರ್ಗ' 


ಪರಾ. ೨. ಆವಿ ಅಥವಾ ವಿದ್ಯುತ್ತಿನ ಸಹಾಯದಿಂದ ಕಂಬಿಗಳ 
ಮೇಲೆ ಚಲಿಸುವ ಗಾಡಿ ; ಟ್ರೈನು ; ರೈಲಿನ ಉಪಯೋಗ 
ಎಲ್ಲಿಯವರೆವಿಗೆ ? ನಮ್ಮ ಸ್ಟೇಷನ್‌ ಸಿಕ್ಕುವವರೆವಿಗೆ (ತ್ಮ 3೬೦): 
ಕಳುಹಿಸಿ ಕೊಟ್ಟಳು ಪಕಿಯನು ರೈಲಿಗೆ (ಕರ್ವ 3೫-4೬). ರೇಲು : ೧. 
ನೀವು ನಿಲ್ಮನೆ ಮುಟ್ಟುವಲ್ಲಿ ರೇಲು ಹೊಯಿತೆಂಬುದು ಖಚಿತವಾಯಿತು 
(ತೆಂರುಏ ೦೦); ಆದಪ್ಪ ಮಾಸ್ತರರು .. . ಬೆಳಗಿನ ರೇಲಿಗೆ ಇಳದು... 
ಊರಿನ ಕಡೆಗೆ ನಡೆದರು (6೪. ೨೫), 
ಕೈಲು ಬಿಡು - (ಆಲಂ) ಸುಳ್ಳುಹೇಳು ; ಬುರುಡೆ ಹೊಡೆ : 
ಬಾರ್ಲಿ ಚಾಪ್ಲಿನ್‌ ರೈಲುಬಿಟ್ಟ ಮೇಲೆ ರೆ ೈಲಿನಲ್ಲಿಯೂ ಕುಳಿತುಕೊಳ್ಳಬಾರ 
ದೆಂದು ನಿರ್ಧಾರ ಮಾಡಿತು ನನ್ನೂರಿನ ಮಹನೀಯರ ಮಂಡಳಿ 
(ತನ್ಮೂರು- ೨೪. ರೈಲು ಹತ್ತಿಸು (ಆಲಂ) ಪೂಸಿಮಾಡುು 
ಪುಸಲಾಯಿಸು : ಈಗ ಅವರಿಗೆ ತಮ್ಮ ಕೆಲಸವಾಗಬೇಕಾಗಿದೆ, ಅದಕ್ಕೇ 
ಅವನನ್ನು ರೈಲು ಹತ್ತಿಸುತ್ತಾ ಇದ್ದಾರೆ (ಕೂಳಿ). [ .. ಇಂ. Rl] 
ರೈಲುಚೆಂಬು, ರೈಲುಚೊಂಬು (ನಾ). (ಪ್ರಯಾಣದಲ್ಲಿ ತೆಗೆದು 
ಕೊಂಡು ಹೋಗಲು ಉಪಯೋಗಿಸುವ) ನೀರು ತುಳುಕದಂತೆ 
ತಿರುಪಿನ ಮುಚ್ಚಳವಿರುವ ಚೆಂಬು ; ಆವಳು ಕೈಯಲ್ಲಿ ಒಂದು. 
ಸಣ್ಣ ರೈಲುಚೆಂಭು ಹಿಡಿದಿದ್ದಳು (104. 030). ರೈಲುಚೊಂಬು ; 
ಎರಡು ಟ್ರಂಕ್‌; ಬೆಡ್ಡಿಂಗ್‌. ರೈಲುಚೊಂಬು ಇಷ್ಟನ್ನೇ ಸಾಗಿಸಿಬಿಟ್ಟು 
(ಊಶಸಂ- ೨). [ ರೈಲು + ಚಿಂಬ್ದು ] 
ರೈಲುಚೊಂಬು « ರೈಲುಚೆಂಬು ' ನೋ. 
ರೈಲುಮಾರ್ಗ (ನಾ)- ರೈಲುಗಾಡಿಯು ಚಲಿಸಲು ಉಕ್ಕಿನ ಕಂಬಿಗಳಿಂದ 


ನಿರ್ಮಿಸಿರುವ ರಸ್ತೆ: ನಿಟ್ಟೂರು: ಬೆಂಗಳೂರು -. ಪೂನ ರೈಲು 


ರೈಲ್ವೆ 


ಮಾರ್ಗದಲ್ಲಿ ಹದಿಮೂರನೆಯ ನಿಲ್ದಾಣ (॥ಟ್ಕೂಣ- ೨). 
[ ರೈಲು 4 ಮಾರ್ಗ) 


ರೈಲ್ವೆ, ರೇಲುವೆ (ನಾ)- ರೈಲುಮಾರ್ಗ ಮತ್ತು ಅದಕ್ಕೆ ಸಂಬಂಧಿಸಿದ 


| ಥರ್ಯಭಾರವನ್ನು ನಿರ್ವಹಿಸುವ ಇಲಾಖೆ ; ರೈಲ್ವೆ ಕಂಪನಿಯ ಯಾ 
ಸ್ಮಳೀಯಾಧಿಕಾರಿಯ ನೌಕರನಿಗೆ ಸಲ್ಲಬೇಕಾದ ಸಂಬಳ (ಗ್ರಾಮಾಕ- ೩3). 
ರೇಲುವೆ ; ಎಣ್ಣೆಯು ಸೋರಹತ್ತಲು ರೇಲುವೆಕೇಪನಿಯವರು ತಕ್ಕೊಳ್ಳು 
ವುದಿಲ್ಲ (6ಂ8ನ್ಮಾ: 4೯ ಪ್ರಸ್ತಾವನೆ), [ಇ ಇಂ. mailway ] 

ರೈವತ (ನಾ). ೧. ಐಶ್ವರ್ಯವಂತ ; ಧನಿಕ. ೨. ಹದಿನಾಲ್ಕು 
ಮನುಗಳಲ್ಲಿ-ಐದನೆಯವನು : ಸ್ವಾಯಂಭುವ ರೈವತ - - . ಇಂದ್ರ 
ಸಾವರ್ಣಿಕರೆಂಬ ಹದಿನಾಲ್ಕು ಮನುಗಳು (೧೭.30೪). ೩. ರೇವತೀ 
ನದಿಯ ಹತ್ತಿರದಲ್ಲಿರುವ ಒಂದು ಬೆಟ್ಟದ ಹೆಸರು : 
ನಿವಹಮುಮಾವಿಷ್ಯ ೃತಕುಸುಮವಿಸರಮೆನೆ ಶಿಖರಿವನಂ ತೀವಿರೆ ಶಿಖಂಡ 
ಮಣಿಕಿರಣಾವಳಿಯಿಂ ಕಾಣಲುಯ್ತು ರೈವತೆಶೈಲಂ (812. 0೬-೦)- 
೪. ಮೋಡ. ೫. ಶಿವ. ೬. ಒಬ್ಬ ರಾಜನ ಹೆಸರು. [ಸಂ] 

ರೈವೃಷ್ಟಿ (ನಾ). ಚಿನ್ನದ ಮಳೆ ; ಸುವರ್ಣವೃಷ್ಟಿ ; ಧನದಂ ಕಾಂಚನ 
ಪಂಚರತ್ನಮಯಮಂ ರೈವೃಷ್ಟಿಯಂ ಮಾಡುವಲ್ಲಿ (ಅಪು: ೬-3೪); 
ಹೇಮಗರ್ಭಂ ವಸುಧಾಂತರ್ಭಾಗಮಾಗಿರ್ಪಿನೆಗಮನುದಿನಂ ಕೂಡೆ 
ರೈವೃಷ್ಟಿಯಂ ನಿರ್ಮಿಸಿವಂ (ಕರ್ಧಶತಿ- 00-೩9) - [ಸಂ.] 

ರೈಸು ' ರಯಿಸು ' ನೋ. 

ರೈಸ್ತಂಭ (ನಾ). ಚಿನ್ನದ ಕಂಬ; ಸುವರ್ಣಸ್ತಂಭ ; ತ್ರಿಭುವನಮಂಗಲ 
ತೋರಣನಿಭಮಂ ಪ್ರವಚನಮನೆಯ್ದಿ ರೈಸ್ತಂಭಸಮಪ್ರಭರಂತರ್ನಿಭೃತೋ 
ನ್ನತವಿಭವರ್‌ ಭೂತಬಲಿ ಪುಷ್ಪದಂತಾಚಾರ್ಯರ" (ತಂರ್ರಫ್ಛೆ. ೦-೦೫). [ಸಂ.) 

ರೈಹಿತ (ನಾ). ಲಕ್ಷ್ಮಿಗೆ ಹಿತನಾದವನು ; ನಾರಾಯಣ ; : ಭೀಮ 
ರೈಹಿತ ರೌದ್ರಸ್ತುತ ರಂಗ ಸಿರಿಧಾಮ ರಕ್ಷಿಸು (#8200 tees): 

[3] 


ರೈಹಿತ್ಯ " ರೈತ' ನೋ. 

ರೊಂಕಣೆ (ನಾ). ಲೇಪನ ; ಗಿಲೀಟು; ಒಪ್ಪ (2): ಮಿಲುಗುವ 
ಮಿಂಚಿಗಿಂದಂಳೆಳೆಯಂ ಮಿಗೆ ರೊಂಕಣೆಯಿಕ್ಕುವಂತಿರಬ್ಕಅತವಟ್ಟಿಪ ನಾಡ 
ಕಡುನೀಜಿಯರಂ ನಡೆನೋಡಿ ಸೋಲದಿಂ ಮೆಟವುದು ರಂಭೆಯೂರ್ವಶಿ 
ತಿಲೋತ್ತಮೆ ಮೇನಕಿ ಮಂಜುಘೋಷೆಯೆಂಬಜಾಕೆಯ ದೇವಸಾಂದರಿ 
ಯರಂ ಚರಿಯಿಪ್ಪ ನಿಳಿಂಪೆಸಂಕುಳಂ (ಸೋತು. ೪-0೨೭). 

[?./ ಸಂ. ರೋಕ ಎ ಬೆಳಕು. ಕಾಂತಿ] 

ರೊಣೆ "ಬೌಂಕಂ'ನೋ. 

ರೊಂಡಿ (ನಾ). ಸೊಂಟದ ಕೆಳಗಿನ ಹಿಂಬದಿಯ ಭಾಗ ; ಕುಂಡೆ: 
ಪಿರ್ರೆ: “ಕಟಿ - ರೊಂಡಿಯಲ್ಲಿ್‌ (ಊಾಶರೀ,. ೨-0-೭೭ ವ); ದೇಹದಲ್ಲಿ 
ನಡುವಿನ ಕೆಳಗೆ ಎರಡುಪಕ್ಕಗಳಲ್ಲಿಯೂ ಜಾಚಿಕೊಂಡಿರುವ ಕಿಬ್ಬೊಟ್ಟೆಯ 
ಭಾಗ; ಟೊಂಕ; ರೊಂಡಿ ; ಚಪ್ಪೆ ; ಕಟಿ (1/1. ಇಕೊ). 

[ದೇ.8 ತೆಲು. ರೊಂಡಿ] 
ರೊಂಡೆ (ನಾ). ಕೆಸರು ; ರಾಡಿ: * ರೊಂಡೆ ಎ ಕೆಸರು” (ತಾನಕೋ.30); 


ಜಾಳಿಲಂಟಿದ ಕಾಲ ರೊಂಡೆ [೫ಕಾ: ಉಕೊಂಡೆ, ಅಕೊಂಪೆ] 
ಯನೂಲ ಬಿದ್ದಂಗಯ್ಮ ಸಜಿಂ ತೋಜುತಂ (ಂ8ತ್ಯ.. ೧೦-೮), 
* ಆೊಂಪೆ ' ಪರಾ. 2} 


ರೊಂದಿಬಗ್ಗ (ನಾ). ನಾಡಾಡಿ ಜನ ; ಅಲ್ಪಜನ (?) : ಸಂದಿಯ ರೊಂದಿ 
ಬಗ್ಗರೆ' ಸಮಕ್ಷದೊಳಿದ್ದುರಿದೆದ್ದು ದುರ್ಜನಂ ನಿಂದಿಸುತಿರ್ಪನುತ್ತಮರ 
ಕಾವ್ಯಮನಂತಂಟು ದಲ" ನಿರಂತರಂ ಹಂದಿಗೆ ಮಿಂದ ಕೆಸಟಕೊಗ್ಗು ವುದಲ್ಲದೆ 
ತಣ್ಣನೀವ ಸಚ್ಛೆಂದನದಣ್ವದೊಗ್ಗು ವುದೆ (4೫-0: £2) 


೭೬೫೩ ಶೊಚ್ಚುಗೊಳ್ಳು 
ಲಾ 
ರೊಂಯ್‌ (ನಾ). ಒಂದು ಅನುಕರಣ ಶಬ್ದ : ಗಾಳಿಪಟ ರೊಂಯ್‌ 
ಎಂದು ಶಬ್ದ ಮಾಡುತ್ತಿದೆ (ರೂಢಿ) 
ರೊಳೆ " ರೊಕ್ಕ ' ನೋ. 
ರೊಕ್ಕ. ರೊಕ, ರೊಖ, ರೊಸ್ಬು, ರೋಕ್ಕ. ರೋಖ, ರೋಖು 
ಕ (ನಾ). (ಉಕ) ಬಳಸಲು ಸಿದ್ಧವಾಗಿರುವ ಹಣ; ನಗದು; 


ದುಡ್ಡು : ಮೆಟ್ಟಡಿಯ ಕೊಂಡ ರೊಕ್ಕವ ಕೊಡಿ (೫೪. 11, ೫೬೩೫-೩೨); 
ಅಕ್ಕಿಯರುಗಳುಯೆಂಬ ಹಣನಿಗೆ ರೊಕ್ಕವನು ತೆಗೆಯೆಂಬ ಹರದನು 
(೪೫೫. ೦೦-೨೪) ; ರೊಕ್ಕ ಎರಡಳ್ಕು ದುಃಖ ಕಾಣಕ್ಕ (ಸರೆಂಡ. 
3-6 ಕರ); ರೊಕ್ಕವಿಲ್ಲದ ಬಾಳ್ವೆ ಮಕ್ಕಳಿಲ್ಲದ. ಮನೆಯು ಅಕ್ಕಣವಿರದ 
ತವರೂರು ಇವು ಮೂಜು ದುಕ್ಕ ಕಾಣಯ್ಯ (ಸರ. ೦೨), ರೊಕ ; 
ಗದೆಯ ಮೇಲೆ ರೊಕ ಭತವನೂ (೫%9ಎ7 ೦೯೩೪, ಪುಂಗನೂರು- ೦೫೬-೦೪ 
2419) ; ಬಂದ ಬದಿಯ ರೊಕವನು ಅಗುಮಾಡಿ (ಎಳೆ. ೩1೪, ಮಳವ. 
೦೦೦-೦6; 1604). ರೊಖ : ರೊಖ ಹಣವು. ಮಂಂಗಡವಾಗಿ ಕಳುಹಿಸಿ 
(ುಂಬವ್ಯಾ- 38೯): ರೊಖ್ಬಿ : ರೊಖ್ಯಪಂ ಗಳಿಸುವಡೆ ದುಃಖ ಮಗುಳಾ 
ಧನವ ರಕ್ಷಿಸುವಡತುಳದು;. - « ರೊಬ್ಬಿಕು ಸೃಪೆ ಚೋರ ಬಾಧೆಗಳು 
ದಿನದಿನಂ ಮಿಕ್ಕುದು (ಹರಗ: ೪-೭). ರೋಕ್ಕ : ರೋಕರಕಮಿನಿಂದ 
ವ್ಯವಹಾರ ಮಾಡಿದರೆ... ತಕ್ಕೊಳ್ಳೆಲಾದೀತು (ನುಂಂರಿನ್ಯಾ 00 
ಶ್ರತ್ತಾರು: ರೋಖ ; ಇವತ್ತು ರೋಖ ನಾಳೆ ಉದ್ದರಿ (ಕೋಡ. 3೨). 
ರೋಖು: ತಂದೆ ಗಳಿಸಿದ ರೋಖು ರೂಪಾಯಿಗಳನ್ನು ಬಡ್ಡಿಗೆ ಹಚ್ಚಿದ್ದರು 
(ಇಕ್ಕಳ. ೨೯) ; ಎಂಭತ್ತೈದು ರೋಖು ಎಣಿಸಿಕೊಟ್ಟಿದ್ದಿ (ರಗಂ. 0೨). 
= ಹಣವನ್ನು ಸಂಪಾದಿಸು ; ಐಶ್ವ ಕ್ವರ್ಯವನ್ನು 
ಗರ್‌ ಹುಟ್ಟಿದ ಧಾರಣೆಯಿಂ ರೊಕ್ಕಮಾಡಿ ಕುಡುವರ* 
(ಮುಂರಿ08, ೫11, ೧೩-9೪; 1229) ; ಈ ವಿಶ್ವನಾಥ ರೊಕ್ಕಮಾಡಿದ ರೀತಿ 
ನನಗೆ ಗೊತ್ತಿಲ್ಲವೆ. ?" (ಮೂರುರಾ, ೬೦). [-ಹಿಂ. ರೋಕ್‌ ; ಮರಾ, 
ರೋಖ್‌./ತಮಿ. ಮಲ. ತುಳು. ತೆಲು. ರೊಕ್ಕ) 
ರೊಕ್ಕಮುಕ್ಕ (ನಾ). ಹಣವನ್ನು ಕಬಳಿಸುವವನು ; ಗಂಟುಗಳ ಸಃ 
ಪ್ರತಿಭೆಯ” ಫಲವನ್ನು ನಾನು ಅನುಭವಿಸುವ ಮುಂಚೆಯೇ “ರೊಕ್ಕಮುಕ್ಕ” 
ಗಳು ಯಾರಾದರೂ ಅನುಭವಿಸಿಯಾರೆಂದು ಹೆದರಿಕೆ (ಸಂಕು. 0), 
[ರೊಕ್ಕ 4. ಮುಕ್ಕ] 
36| ರೊಕ್ಕಸ್ತ (ನಾ). ಹಣವುಳ್ಳವನು ; ಸಾಹುಕಾರ : “ರೊಕ್ಕಸ್ತ ಎ ಸಿರಿ 
ಮಂತ, ಸಾವುಕಾರ"" (ಕಾನಕೋ. 90). * ಮಡ್ಡಸ್ರ ' ಪರಾ. 
[ರೊಕ್ಕ 4 ಸ್ವ] 
ರೊಕ್ಕಿ (ನಾ). ಒಂದು ಬಗೆಯ ಸಸ್ಯ ; ಲಕ್ಕಿಗಿಡ : “ಸಿಂಧುಕ;, ಸಿಂಧು 
ವಾರ, ಇಂದ್ರಸುರಸಃ, ನಿರ್ಗೆಂಡಿಃ, ಇಂದ್ರಾಣೀ - ಈ ೫ರೊಕ್ಕೆ ” 
[ಆ ಲೊಕ್ಕಿ] 


38] (msm: ೦೦೪), 
ರೊಖ ಸ ರೊಕ್ಕ ಪ 
ರೊಖ್ಬ `ರೊಕ್ಕ' ನೋ. 
ರೊಚ್ಚು ' ಅಚ್ಚೆ' ನೋ: 
ರೊಚ್ಚುಗುಂಡಿ: ರೊಚ್ಚೆಗುಂಡಿ (ನಾ). ಕೊಳಕು ನೀರು ನಿಲ್ಲುವ ಸ್ಥಳ : 
“ಬಚ್ಚಲು. ಚರಂಡಿ, ಪಾಯಖಾನೆ ಮೊ. ಗಳಿಂದ ಬಂದ ರೊಚ್ಚಿನ ನೀರಿ 
ನಲ್ಲಿಯ ಘನಪದಾರ್ಥಗಳನ್ನು ತಡೆದಿಟ್ಟುಕೊಳ್ಳುವುದಕ್ಕಾಗಿ ಮಾಡಿದ 
ತೊಟ್ಟೆ ; ರೊಚ್ಚುಗುಂಡಿ” (06359001: ಇಂ). ರೊಚ್ಚೆಗುಂಡಿ ; 
ರೊಚ್ಚೆಗುಂಡಿಯಲ್ಲಿ ನೀರು ನಿಂತು ಸತ್ತಿದೆ (640). 
[ರೊಚ್ಚು ( ಅಚ್ಚೆ) 4 ಗುಂಡಿ] 
| ರೊಚ್ಚುಗೊಳ್ಳು (ಕ್ರಿ). ಕೋಪಗೊಳ್ಳು ; ಸಿಟ್ಟಿಗೇಳು ; ರೇಗು : 
ಕಾರ್ಯಕ್ರಮಗಳ ಬಗೆಗೆ ಸ್ವಲ್ಪ ಭಿನ್ನಾಭಿಪ್ರಾಯವನ್ನು ಸೂಚಸಿದೊಡನೆ 


ನೋ. 


49 


ಕ್ರ 
ರೊಚ್ಚಿ 


ರೊಸ್ಜುಗೊಳ್ಳುವ . . , ಜನರು ಎಲ್ಲೆಲ್ಲೂ ತುಂಬಿದ್ದು (ಯತ್ರ. 0೬). 
[ರೆ4ಚ್ಚು (ಅಚ್ಚೆ) + ಕೊಳ್ಳು (ಆತೊಳ್ಳ್‌)] 
ರೊಚ್ಚಿ "ಅಚ್ಚೆ: ನೋ, 
ರೊಚ್ಚೆಗುಂಡಿ " ರೊಚ್ಚುಗುಂಡಿ ' ನೋ. 
ರೊಚ್ಚೆಬ್ಬಿಸು (ಕ್ರಿ). ಸಿಟ್ಟಿಗೇಳಿಸು; ರೇಗಿಸು : ಜಗಳವ ತೆಗೆದು 
ರೊಚ್ಚಿಬ್ಬಿ; ಸುವಿವಳೇನು ನಾರಿಯೊ ಮಾರಿಯೊ. (ತಂದ್ರಶೀ. ೦೯-೭೨). 
[ರೊಚ್ಚು (ಅಚ್ಚೆ) + ಎಬ್ಬಿಸು(ಇಎಬ್ಚಿಸಂ)] 
ರೊಚ್ಚೇಳು (ಕ್ರಿ). ಸಿಟ್ಟಿಗೇಳು ; ರೇಗು ; ಹೆಡತಿ ಬರುತ್ತಲೇ. ಹೆತ್ತು 
ಸಾಕಿ ಸಲಹಿದ ತಾಯಿ ಇವನಿಗೆ ದೂರವಾದಳಲ್ಲ ಎಂದು ಅವಳ ಮನಸ್ಸು 
ರೊಚ್ಚಿದ್ದಿತ್ತು (ಹೂಸ. ೨0) ; ಹಟತೊಟ್ಟು ಕಚ್ಚಿ ಕೆಡಹುವೆನು ಕುಣಿತ 
ದೊಳು ಚೌಡನಿಗೆ ರೊಚ್ಚೆದ್ದು ಸಿಂಹ ಜಿಗಿದಂತೆ (ಕನ್ನ23. ೨೯೦)- 


1] 


[ರೊಚ್ಚು (-ಅಜ್ಚೆ) 4. ಏಳ್ಳು (ಎ ಏಟು 

ರೊಜ್ಜು ` ಅಚ್ಚೆ ' ನೋ. 
ರೊಟ್ಟಿ. ರೋಟ್ಮ್ಯು(ನಾ)- ೧. ರಾಗಿ, ಅಕ್ಕಿ, ಜೋಳ ಮೊದಲಾದುವುಗಳ 
ಹಿಟ್ಟು, ಉಪ್ಪು. ಕಾರ ಮುಂತಾದುವನ್ನು ನೀರಿನಲ್ಲಿ ಕಲಸಿ, ತಟ್ಟಿ, 
ಹಂಚಿನ ಮೇಲೆ ಬೇಯಿಸಿ ಮಾಡುವ ಒಂದು ಬಗ್ಗೆಯ ತಿಂಡಿ ; 
ರೊಟ್ಟಿಯಂ ಮೆಲ್ವವನೊರ್ವನಂಬುತತಿಯಂ ಬಿಡದೀಂಟುವನೊರ್ವನುಂಟಿ 
(ಉರ್ಮಿ. 00-೬೧) ; ದೋಸೆ ಕಜ್ಜಾ ಯ ರೊಟ್ಟಿ ಕ್ಟ ಹೊಯಿಗಡುಬತಿರಸಂಗಳ* 
(304. ೪೬-೪3) ; ಶಿವು, , . ರಾಗಿಯ ರೊಟ್ಟಿಯನ್ನು ತಿಂದುಕೊಂಡು 
ಒಂದುವಾರ ಇರಬಲ್ಲ (ಉಮಾನ, 608) ; ರೊಟ್ಟಿ ತೊಳೆದು ನೀರು ಕುಡಿದ 
ಹಾಗೆ.(ಇ|. ೨. '“ಅಕ್ಕೀಹಿಟ್ಟಿನೊಳಗೆ ಬೆಲ್ಲವನ್ನೂ ತುಪ್ಪವನೂ 


4 
ಹಾಕಿ ಮಾಡಿದ ರೊಟ್ಟಿ, ಕಜ್ಜಾಯ” (ಗಂಗನ. 4). ೩. ಬ್ರೆಡ್ಡು; 


ಸ 
ಬೇಕರಿಯಿಂದ ರೊಟ್ಟಿ ತಂದರು (649): ರೋಟು; ೩. ಮೂವ್ವರೂ 


ಕೂಡಿ ಚಹಾ ಮತ್ತು ರೋಟು ತೆಗೆದುಕೊಂಡೆವು (0ರುಗಾ- 03); ಆ ಜಾಗಿರ 
ವಾರ ಏಳೋದರಾಗ ರೋಟು ತರಿಸಿ ಇಡಬೈಕಂತೆ (ರಾಗ್ಯಶ್ರೀ ಅಂ). 
[ದೇ.॥8 ತಮಿ, ದುಲ ತುಳು. ಕೊಡ.ರೊಟ್ಟಿ; ತೆಲು. ರೊಟ್ಟಿ, 

ರೊಟ್ಟಿಯ. /ಹಿಂ, ರೋಟೀ, ರೋಟಾ; ಮರಾ. ಗುಜ 
ರೋಟಾ./ಪ್ರಾ, ರುಟ್ಟಿಯಾ: ರೊ:ಟ್ಟ, /ಸಂ. ರೋಟಿ. ರೋಟಿಕಾ] 

ರೊಟ್ಟೀಹಲಸು (ನಾ). ಹಿಟ್ಟಿನಂತೆ ಮೃದುವಾದ ತಿರುಳುಳ್ಳ ಒಂದು 
ಬಗೆಯ ಹಲಸು: ದ್ವೀಪದ ಹಲಸು: ಸೀಮೆಹಲಸು, ದೀವಿಷಲಸು, 
ರೊಟ್ಟೀಹಲಸು (ನಿಕ). ೪0೬). [ರೊಟ್ಟಿ 4 ಹಲಸು (ಎ ಪಲಸು)] 

ರೊಡ್ಡ. ಲೊಡ್ಡ (ನಾ). ೧. ಎಡಗಡೆ ; ವಾಮಭಾಗ : "ರೊಡ್ಡ ಕೆಯ 
ಪರಾ. ಪ. ಎಡಗೈಯನ್ನೇ ಉಪಯೋಗಿಸಿ ಕೆಲಸ ಮಾಡುವವನು ; 
ಎಡಚ ; “ರೊಡ್ಡ-ಎಡಪ” (ಕಾನಕೋ. ೪0). ಲೊಡ್ಡ ವಿ. ಅವನೊಬ್ಬ 
ಲೊಡ್ಡ (6). [4ತೆಲು. ರೊಡ್ಡ, ಆಕೊಡ್ಡ)] 

ರೊಡ್ಡಕೆಯ್‌. ರೊಡ್ಡಗೈ (ನಾ). ಎಡಗೈ ; ವಾಮಹಸ್ತ: ()- 
ರೊಡ್ಡಗೈ : ಎಡಗೈಯನ್ನೇ ಹೆಚ್ಚಾಗಿ ಉಪಯೋಗಿಸುವ ; ಎಡಚು; 
ರೊಡ್ಡಗೈಯ (Left handed: goss). [ರೊಡ್ಡ 4 ಕೆಯ್ಯ್‌) 

ರೊಡ್ಡಗೈ ಕೆ ರೊಡ್ಡಕೆರ್ಯ ' ನೋ. 

ರೊಡ್ಡಿ (ನಾ). ಒಂದು ಬಗೆಯ ಔಷಧೀಸಸ್ಯ ತ್ಯ 
ಹಾಲುರೊಡ್ಡಿ, ಮಂಜಿಷ್ಠೆ . , , ಚೂರ್ಜೆಸಿ (ವೈದ್ಯಸಾ 2, 908) ; ಸಿಹಿ 

- » ಕಾಯಿಸಿ ಪಾಕದಲ್ಲಿಳಿಓ ಶರೀರಕ್ಕೆ 

ನ್ಮಾದ; ಮೂರ್ಛೆ ಸಹ ಮಾಣುವುವು (ಸಕವೈ. 63) 

(ಮರಾ. ರೋಡಾ] 

ರೊಣಮೊಡೆಯ (ನಾ). ಒಬ್ಬಾತನ ಹೆಸರು ಏಅ್‌ನುಳ್ಳೆಜದು 
ಬಿಟ್ಜಾಃ ರ್‌ ಕ[ನ್ನ]ರಸರುರ್ಟ ಇದರ್ಕೆ ಚಿವಾನಿಕಳನಿ ವಾಳ್ಗಲ್ಟು ಕೊಟ್ಟೊ. ದು 


ಟಾ 


೭೬೫೪ 


ರೋಕು 


ರೊಣಮೊಡೆಯೊಗೆ ಕೊಟ್ಟಿರ್‌ (ಬಕ. 3೪2, ಹಗ: ಕಾಜ; 760. [2] 

ರೊಣೆ (ನಾ). ಒರಟಾದ ಮೈಗೂದಲು ; ರೋಮ : ಕೊಬ್ಬು ಕರಗಿ 
ಒಣಗ ಹತ್ತಿದ ಕಪ್ಪು ರೊಣೆ ತುಂಬಿದ ಕೈರಟ್ಟೆಗಳು (ಮಂ. ot); 
ಮೋರೆಗೆ ಇಷ್ಟುದ್ದ ಕಪ್ಪು ಪೊತ್ತೆ-ಮಾಸೆಸಳ್ಳು, ಕಪ್ಪು ಎದೆಯ ಮೇಲೆ 
ಕಪ್ಪು ರೊಣೆ (644. ೦೬೦). [2] 

ರೊಪ್ಪ * ಅಕೊಪ್ಪ ' ನೋ. 

ರೊಯ್‌ (ನಾ). ೧. ಒಂದು ಅನುಕರಣ ಶಬ್ದ 
೨. ಎಮ್ಮೆಯ ಕೂಗು: [ON 

ರೊಯಿಲಿ (ನಾ). “ಶತ್ರುಗಳ ಹಡಗನ್ನು ಹಿಡಿದೆಳೆದುಕೊಳ್ಳುವುದ 
ಕ್ಯಾಗಿ ಹಗ್ಗ ಕಟ್ಟೆ ಎಸೆಯುವ ಕಬ್ಬಿಣದ ಕೊಂಡಿಗಳುಳ್ಳ ಸಲಕರಣೆ, 
ಅನೇಕ ಕೊಂಡಿಗಳುಳ್ಳ ಸಣ್ಣಲಂಗರು, ಪಾತಾಳಗರಡಿ” (ಅನಂನಾ), 

[.-ಮರಾ, ರೋಯಲೀ, ಲೋಯಲೀ] 

ರೊಯ್ಯನೆ (ಅ). ಒಂದು ಅನುಕರಣಾವೈಯೆ : ಗುಳ ರೊಮ್ಕುನೆ ಬೀಸು 
ತ್ತಿದೆ (649). [ರೊಯ್‌  - ಅನ್ನೆ] 

ರೊಷ್ಟು (ನಾ). ೧. ಕಾಟ ; ಹಿಂಸೆ: ಆದರೂ ಹಸುವ ಕಟ್ಟುವುದೆ ಸರಿ ; 
ಇನ್ನೆಷ್ಟು ಸ ಹೇಳಿದರು ಎಮ್ಮೆಯೇ ರೊಷ್ಟು (ಸುನೀತ, ೩೩-೪);. ಅರಮನೆಗೆ 
ಬಿಟ್ಟಿಮಡಕೆಗಳು ಬೇಕೆಂದು ತಗಾದಿ ಹಚ್ಚಿ ಬಹಳವಾಗಿ ರೊಷ್ಟುಮಾಡಿ 
ತೊಂದರೆಪಡಿಸಿದನು. (ಕಾಮೂ. 11, 80). ೨. * ಕೊಳ್ಳೆ” (ಅನಂನಾ)- 

[ದೇ-॥ ತಮಿ, ರೊಷ್ಟು; ತೆಲು, ರೊಷ್ಟು, ರೊಸ್ಟ್ರು] 

ರೊಳ್ಳಿ (ನಾ). (ಉಕ) ನೆಪ; ಕಾರಣ; ಸೋಗು ; ಭಟ್ಟರು ರೊಳ್ಳೀ 
ತೆಗೆದರು (ರಾಸಶು- ೬೭): ಐ. ರಂಗ, ನೀ ಏನಾರ ರೊಳ್ಳೀ ತಗೀಬ್ಯಾಡ 
(ಅಬೂ: ೪೪). [2./ತೆಲು. ರೊಲ್ಲು... ಪ್ರಲಾಪಿಸು] 

ರೋಂಕಿಸು (ಕ್ರಿ). ಗರ್ಜನೆ ಮಾಡು ; ಆರ್ಭಟಿಸು : ಭಾನುಸುತ 
ಬಿಲ್ಲೊಂಡು ಸಮರಕಿನ್ನಾರೆನುತ ಪರಿದಾಡಿ ರೋಂಕಿಸುತ ಛಂಗಮಂ 
ರಿಸಿದನು ರಿಪ್ರಬಲದೊಳು (ತುರಗ, 4-0). 

[ರೋಂಕು (ಆ. ಅತೌಂಕು) ಡದ ಇಸ್ಟು) 

ರೋಂಕು ' ಯೌಂಕು ' ನೋ 

ರೋಕ್ಕ (ನಾ). ೧. ತೂತು; ರಂಧ್ರ : ““ನಿಮ್ನಂ ೬ ರಂಧ್ರಃ, 
ರೋಕಃ. ಕುಹರಃ, ದರ; ಎ ಈ ೧೫ ಕಟ (ಹಸಯ: 00-3); 
ಕುಹರಕರುವೆಯನಿಡುಕಿ ಛಿದ್ರಮಂ. ಮುಚ್ಚಲಿಕ್ಕೆಳಸಲಾ ರೋಕಮಿನ್ನುಂ 
ಪೆರ್ಚಿ (ಶ್ರೀಣನತಿ- ೩೭-೬೦೭) , ೨. ಜಹಜು : ಹಡಗು. ೩. ಕಾಂತಿ; 
ಪ್ರಕಾರ [೫9.] 

ರೋಕ್ಕ ` ರೊಕ್ಕ ` ನೋ. 

ರೋಕಡ, ರೋಕಡಿ. ರೋಖಡಿ (ನಾ). ನಗದು ಹಣ ; ರೊಕ್ಕ : 
ರೈಲುಹಾದಿ ಕಟ್ಟುವ ಮಜೂರರಿಗೆ ರೋಕಡ ಸಂಬಳ ದೊರೆಯಲು ಬಹಳ 
ಕಾಲ ಹಿಡಿಯಿತು (083. 30). ರೋಕಡಿ ; ರೋಕಡಿಯ ಕೆಲಸ ಅಂದರೆ 
ಹಣ ಕೊಡುವುದು, ತಕ್ಕೊಂಬುವುದು (ಅಂತ್ಸಾ. ೨೬೮). ರೋಖಡಿ ; 
ರೋಖಡಿ ಮತ್ತು ಕರೆನ್ಸಿನೋಟುಗಳೂ ಇಲ್ಲದಂತಾಗಿದ್ದು ಉಳಿದ ಜಿನಸು. 
ಗಳೆಲ್ಲ ಇಟ್ಟಂತೆಯೇ ಇದ್ದವು (ನೋತನ. ೦೩೦). 

[ « ಹಿಂ. ಮರಾ. ರೋಕಡ್‌] 

ರೋಕಡಿ `ರೋಕಡ ' ನೋ. 

ರೋಕು (ನಾ)- ರೋಷ ; ಕ್ರೋಧ : ಭೂವರನ ಬೀಳ್ಕೊಂಡು ರೋಕಿನಿಂ 
ಖತಿ ಮಸಗಿ ಜೀವಾಳಮುಟ್ಟೈಪ್ತರೊಡಗೊಂಡು (ತರಹ. ೨೩-೨೦) ; 
ಆಕಾಶಕೇಃ - - ೬ ರೋಕಿನಿಂದಾ ನಿಶಾಟನ ಕೊಲ್ಲಲುರಿಗಣ್ಣ ಭೀಕರದಿ 
ತೆರೆದನಹುದು (ಕಣರ. ೫-೦೩-೦೭). 

[+ ಹಿಂ. ಮಠಾ. ರೋಖ್‌. ಸಂ. ರೋಷ] 


: "ರೊಯ್ಯನೆ ' ಪರಾ. 


ರೋಖ " ರೊಕ್ಕೆ ' ನೋ: 

ರೋಖಡಿ " ರೋಕಡ ' ನೋ. 

ಶೋಖು " ರೊಕ್ಕ ' ನೋ. 

ರೋಗ (ನಾ)- ಆರೋಗ್ಯವಿಲ್ಲದಿರುವಿಕೆ ; ಖಾಯಿಲೆ; ವ್ಯಾಧಿ: 
“ರೋಗಃ . . . ರುಜಾ- ಈ ೧೨ ವ್ಯಾಧಿ” (ಶರಾಯು- ೯೮-೪೬) ; 
ದೇಹವನಲೆದುದಲ್ಲಿ: ರೋಗದ ಕೇಳಿ ರೋಗದಿಂ ಪತ್ತೆಂಟು ದೆವಸಕಸುವೊಃ 
ಯಾಗಿ ₹046. 3-0೪) ; ರುಗವೇ ಮೂಡಲು ಯೋಗವೇ ಬಡಗ! 
ರೋಗವದು ಶುದ್ಧ ಪಡುವಲು ಶೆಂಕೆಲು ಭೋಗದ ಬೀಡು (ಸಃ ಕ್ಕ 
0೬೦೩) ; ಉಗುಳಿ ಉಗುಳಿ ರೋಗ, ಬೊಗಳಿ ಬೊಗಳಿ ರಾಗ (ಣರ): 

[ಸಂ.] 

ರೋಗಂದ, ರೋಗಂಧ (ನಾ). ಒಂದು ಬಗೆಯ ಅಂಟುವ್ರವ್ಯ : 
ಧೂಪದ ಮರ - ಬಹು ಸುಂದರವಾದ ಉಸ್ನ ತವೃಕ್ಷವು . . . ಅಂಟಿನಿಂದ 
ರೋಗಂದವಾಗುತ್ತದೆ. (ಕಣಗ. ೪); ಕಪ್ಪುರವು ಬಹಳ ದೊಡ್ಡ 
ಔಷಧಿಯಿದೆ, ಅದರಿಂದ ಒಂದು 'ತರದ ಮೇಲಾದ ರೋಗಂದವೂ 
ಆಗುತ್ತದೆ (ಮಂಣಖ: ೪-೭3). ರೋಗಂಧ ; ಕಟ್ಟಿಗೆಗಳು ಹುಳ ಹತ್ತಿ 
ಕೆಡದ ಹಾಗೆ ಅವುಗಳಿಗೆ ಎಣ್ಣಿರಾಳೆ ಹುರಮಂಜನ್ನು' ಕುದಿಸಿ ಹಚ್ಚಬೇಕು | 
ಅಥವಾ ಡಾಂಬರವನ್ನಾಗಲಿ ರೋಗಂಧವನ್ನಾಗಲಿ ಹಚ್ಚಿದರೂ ಬರುತ್ತದೆ. 
(ಕೃಷಿಶು- 003). [+- ಪಾಠ: ರೌಗನ್‌, ರೌಘನ್‌; ಹಿಂ. ರೋಗನ್‌; 
ರೌಗನ್‌; ಮರಾ. ರೋಗಣ್‌] 

ರೋಗಂಧ "ರೋಗಂದ ' ನೋ. 

ರೋಗಗ್ರಾಹಿ (ನಾ): ರೋಗಗ್ರಸ್ತನಾದವನಂ ; ವ್ಯಾಧಿಪೀಡಿತ ; 
ರೋಗಗ್ರಾಹಿಗಳಿಗೆ ಮಾತ್ರ ಈ ಇಂಜಕ್ಷನ್‌ಗಳನ್ನು ಕೊಡಬೇಕು 
(ಕೆ0ರೋ. ೨೬)- [ಸಂ ರೋಗಗ್ರಾಹಿನ್‌] 

ರೋಗಜೀವ (ನಾ)- ವ್ಯಾಧಿಗ್ರಸ್ತ ; ರೋಗಿ : ವೈದ್ಯ ಬಂದ ನೋಡಿ 
. - - ಧರ್ಮವೈದ್ಯನಿವ ಜಗಕೆಲ್ಲ ಒಬ್ಬನೆ ಮರ್ಮ ಬಲ್ಲ ರೋಗಜೀವಂಗಳ 
(ಫುರಂದ- ರಾ. ೩-೦9೨-9). [ಸಂ.] 

ರೋಗಜ್ವರ (ನಾ). ಒಂದು ಬಗೆಯ ಜ್ವರ: ಕಲ್ಮಾಣಘೃತ . . . 
ನಿಂಬೆಕಾಯಿತೋರ ಒಂದು ಮಂಡಲ ಕೊಳ್ಳಲು ರೋಗಜ್ವರ, ಕಾಸರೋಗ 

* ಪರಿಹರವಹುದು (ತಳಕ್ಕೆ. ಊ). [ಸಂ.] 

ರೋಗತಂಡುಲ (ನಾ). ಒಂದು ಬಗೆಯ ಸಸ್ಯ; " ವಾಯುವಿಳಂಗ" 
(ಕನುಡ) [ಸಂ.] 

ರೋಗನಿದಾನ (ನಾ). ವ್ಯಾಧಿಯ ಲಕ್ಷಣಗಳಿಂದ ರೋಗವು ಇಂತಹುದೇ 
ಎಂದು ಕಂಡು ಹಿಡಿಯುವುದು : ವೀರರಾಜನು . . . ರೋಗನಿದಾನ 
ದಲ್ಲಿಯಾಗಲಿ ಚಿಕಿತ್ಸಾಕ್ರಮದಲ್ಲಿಯಾಗಲಿ ಇರುವ ಭಿನ್ನಾಭಿಪ್ರಾಯಗಳನ್ನು 
ಸೂಚಿಸಿದ್ದಾನೆ (ಸಕಕ್ಕೆ- 1೩, ಶ್ರಸ್ತಾನರ) ; ರೋಗಕ್ಕೆ ಸರಿಯಾದ ರೋಗ 
ನಿದಾನ ಹುಡುಕಬೇಕು (ಹೂಸ. ೨೪)- [ಸಂ.] 

ರೋಗರಾಜ (ನಾ). ರೋಗಗಳಲ್ಲಿ ಬಹು ದೊಡ್ಡ ರೋಗ ; ಕ್ಷಯ; 
ರಾಜಯಕ್ಷ್ಮ.- [ಸಂ.] 

ರೋಗರುಜಿನ (ನಾ). ರೋಗ ಮತ್ತು ಖಾಯಿಲೆ ; ಖಾಯಿಲೆಕಸಾಲೆ : 


೩8 


ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ ಸಲ್ಲದು ರೋಗರುಜನವು [49 
(0ಕ್ಷೀಕೋ- ೩9); ಪ್ರಾಣಿಗಳ ರೋಗರುಜನಗಳನ್ನು ಗುಣಮಾಡಲು 


ಅಸ್ಪತ್ರೆಯನ್ನು ತೆರೆಯಲಾಗಿದ್ದಿತು (ತತ್ಕಶ್ರಾ- 30): [ರೋಗ ರುಜಿನ] 
ರೋಗಹಾರಿ (ಗು). ೧- ರೋಗವನ್ನು ನಿವಾರಿಸುವ; ಕಾಯಿಲೆಯನ್ನು 
ವಾಸಿಮಾಡುವ. (ನಾ). ೨. ರೋಗವನ್ನು ನಿವಾರಿಸುವವನ್ಳು; 
ವೈದ್ಯ; ಡಾಕ್ಟರು: *'ರೋಗಹಾರೀ . . - ವೈದ್ಯಃ, ಚಿಕಿತ್ಸಕಃ-- ೫ | 48 
ವೈದ್ಯನ ಹೆಸರುಗಳು'' (ಲಾ ೦೪೪): [ಸಂ. ರೋಗಹಾರಿನ್‌] 


೭೬೫೫ 


80 | ರೋಚಕದ್ರವ್ಯ (ನ). 


ರೋಚನ 
ರೋಗಾಣು (ನಾ). ರೋಗಕ್ಕೆ ಕಾರಣವಾದ ಸೂಕ್ಷ್ಮಜೀವಿ: 
ಮಾನವನಿಗೆ ಬರಬಹುದಾದ ಕಾಯಿಲೆಗಳಲ್ಲಿ ಹೆಚ್ಚು ಕಾಯಿಲೆಗಳು 


ರೋಗಾಣುಗಳಿಂದ ಬರುತ್ತವೆ (ಕರೋ. 77, ೦ನ್ಮತ); ಆಮಶಂಕೆ. ಕ್ಷಯ 
ಮೊದಲಾದೆ ರೋಗಗಳು ರೋಗಾಣುಗಳಿಂದ ಕೂಡಿದ ಆಹಾರ ಮತ್ತು 
ನೀರಿನ ಮೂಲಕ ಹರಡುವ ಸಂಭವವಿದೆ (6ತುಸ್‌. 6೪). [ಸಂ.) 

ರೋಗಿ (ನಾ)- ಕಾಯಿಲೆಯಿಂದ ನರಳುತ್ತಿರುವವನು; ವ್ಯಾಧಿಗ್ರಸ್ವ: 
ಸಲೆ ನವೆವ ರೋಗಿ ಬೇಗಂ ತಲೆಯತ್ತಲ್ಕಾಡಿ ನೆವೆವನನ್ಮರ ಮತದೊಳ್‌ 
(ಸಮಶ- 4-೬೪); ಮುಕ್ಕುಳಿಸಿಸಿದಂ ರೋಗಿಯಿಂ ಬೆಜ್ಜಂ (ಕರ್ಮಾನಿ- ೩90 
ವ್ಯಾನ್ಮಾ); ರೋಗಿ ಬಯಸಿದ್ದೂ ಹಾಲು ಅನ್ನ, ವೈದ್ಯ ಹೇಳಿದ್ದೂ 
ಹಾಲು ಅನ್ನ (ಗಾರ). [ ಸಂ. ರೋಗಿನ್‌] 

ರೋಗಿತ (ಗುಂ: ರೋಗದಿಂದ ನರಳುತ್ತಿರುವ ; ಕಾಯಿಲೆಯ. 

ಂತೆ) ಹುಚ್ಚಾದ: [ಸಂ.] 

ರೋಗಿಷ್ಠ (ನಾ)- - ರೋಗಜೀವ : ರೋಗಿಷ್ಠನೂ ದಯಾಮಯಿಯೂ 
ಆದ ಅವರ ವಯಸ್ಸಿನ ಇನ್‌ಸ್ಪೆಕ್ಟರ್‌ನ ಸ್ಥಿತಿ ಅವೆಲ್ಲಕ್ಕಿಂತ ಭಯಾನಕ 
ವಾಗಿತ್ತು (ಫುನರು, ೨೪೪) 

ರೋಗಿಷ್ಮವಾಗು ಎ ರೋಗಗ್ರ ಸ್ತವಾಗು : ಈ ತಾಪವು ಸಾಹಿತ್ಯಕ್ಕೆ 

ತಪಸ್ಸಿನಂತೆ ಫಲದಾಯಕವಾಗಿ ಪರಿಣಮಿಸಲು ಬಾರದಿದ್ದರೆ ಸಾಹಿತ್ಯವು 
ರೋಗಿಷ್ಕವಾಗುವುದು (ಶ್ರಂ0ರ- we). [ಸಂ.] 

ರೋಗುಟ್ಟು (ಕ್ರಿ). 'ರೋ' ಎಂದು ಧ್ವನಿಮಾಡ: ನಿನ್ನನ್ನು 
ಎಸ್ಟೆಷ್ಟು ಸೇವಿಸಬೇಕೆಂದು ಆಶೆ ಇಟ್ಟುಕೊಂಡಿದ್ದೆ . - , ಎಂದು ರೋಗುಟಿ 
ಅಳಹತ್ತಿದನು (8ದುಂತ- 360) (ರೋ? 4 ಕುಟ್ಟು] 

ರೋಚಕ (ಗು). ೧. ತೇಜಸ್ಸುಳ್ಳ ; ಪ್ರಕಾಶಮಾನವಾದ: 
೨. ಹಸಿವನ್ನುಂಟುಮಾಡುವ . ೩. ಹಿತಕರವಾದ ; ಸುಖಕರವಾದ: 
ರೋಚಕ ಅರೋಚಕವೆಂಬನ್ನಕ್ಕ ಪ್ರಸಾದಿಸ್ಕಲವಿಲ್ಲ (ಪೂನ: ೦೬೬-೩೨೬): 
೪. ಜೀರ್ಣಕಾರಿಯಾದ ; ಪಚನಕಾರಿಯಾದ. ೫. ಪ್ರಿಯಕರವಾದ ; 
ಖೇಚರರ ವರ್ತನಾಚಾರದೊಳ್ವರ್ತಿಸುವ ಶೌಚವಿಧ್ಯದ್ಥರೆನಿಪ ರೋಚಕ 
ಸಾಧುಜನರುಂಟು (ಇಕೋಫು- ೩-೩0): (ನಾ): ೬. ಹಸಿವು: ಕುಳ್ಳಿರ್ದನು 
೬.೬ « ನಿಖಿಳೇಂದ್ರಿಯದ ರೋಚಕ ಬಿಗಿಯೆ ಬೇಸಲ್‌ನ ಬಿಸುಗುದಿಯ 
ಸುಯ್ಲಿನಲಿ (ಕುವ್ಮಾಾ: ೨೨-೦೫): [ಸಂ] 

ರುಚಿಕರವಾದ ಪದಾರ್ಥ ; ಸವಿಯಾದ 

ವಸ್ತು : ಅಜ್ಜಿಯ ಸ್ವಹಸ್ತರಚಿತವಾದ ಉಪ್ಪಿನಕಾಯಿ. ಆಮ್ರ 

ತ್ವ ಮೊದಲಾದ  ರೋಚನೆಡ್ರವ್ಯಗಳನ್ನೆಲ್ಲ  ಶೈಲೇಂದ್ರನು 
೬೬ ಕದ್ದು ತಿಂದು ತೀರಿಸಿಯೇ ಬಿಟ್ಟಿದ್ದಾನೆ (ಇತ್ಶಕೆ. 3): [ಸಂ.] 

ರೋಚಕಿ (ನಾ)... ಆಸಕ್ತಿಯುಳ್ಳ ಸೈವನು ; ಇಷ್ಟವಿರುವವನು ; 
ಅರೋಜಿಕಿಯೆ ಬಾಳಿನಲ್ಲಿ? ರೋಚಕಿಯಿರಲಾವ ಪುಣ 3 ? (ತಂತನ, ೩5-೦೭). 

[ಸಂ. ರೋಚಕಿನ್‌] 

ರೋಚನ (ಗು). ೧. ಹೊಳೆಯುವ ; ಪ್ರಕಾಶಿಸುವ. ೨: ಸುಂದರವಾದ; 
ಚೆಲುವಾದ. ೩. ಹಸಿವನ್ನುಂಟುಮಾಡುವ ; ಜೀರ್ಣಕಾರಿಯಾದ. 
(ನಾ)- ೪. ಜೀರ್ಣಕಾರಿಯಾದ ವಸ್ತು,- ಪದಾರ್ಥ. ೫. ಒಂದು 


2 


ಬಗೆಯ ಮರ ; ಕೆಂಪು ಬೂರುಗ; ಶಾಲ್ಮಲಿ: “ ರೋಚನಃ: ಕೂಟ 

ಶಾಲ್ಮಲೀ - ೨ ಕೆಚ್ಚೆನೆ ಎಲವದ ಪೆಸರು. ಬೆಟ್ಟಬೂರುಗ, ಕೆಂಪುಬೂರುಗ ” 

(ಓಣಂ: 034). ೬. ಹಳದಿ ಬಣ್ಣದ ಒಂದು ಬಗೆಯ ಸುಗಂಧ 

ದ್ರವ್ಯ; ಗೋರೋಚನ : ಅತೀಎಳರೋಚನಾರಚಿತತಿಳಕಮದಂ ನೊಸಲ 

ಕಣ್ವೊಲೆಸೆದಿರೆ (ಣರಂತೂ. ೪೦ ಸರೋರುಹತಂತು ರೋಚನಂ.. . - 

ರ್ಣಕುಂಭಮೆಸೆದತ್ತು ವಿವಾಹಗೃಹಾಂತರಾಳದೊಳ್‌ (೫೫8. 6-00)- 
[ಹಂ.] 


ರೋಚನಿ 


ರೋಚನಿ (ನಾ). ಒಂದು ಬಗೆಯ ಸಸ 
ಸಿದ ಔಷಧ: “ ಕಾಂಪಿಲ್ಕಃ , 
ರೋಚನೀಯೆಂಬುವ ಓಷಧಿ " (1g 08. on). 

ರೋಚಮಾನ (ನಾ)- ಕುದುರೆಯ ಕತ್ತಿನಲ್ಲಿರುವ 
ಮೇಲಿಪ್ಪ ಸುಟಃ ರೋ([ಶಾಕಾಂ, ಲೋ)ಚಮಾನ ನಡುಗೊರಲ ಸುಟೀ 
ದೇವಮಣಿ” (ಕುಗರಾ- ೩-30); ಕೊರಲೊಳ್‌ ಕಣ್ಣೆ ಸೆದೊಪ್ಪೆ ದೇವಮಣಿ 
ಮೇಣ್‌ ರೋಚಮಾನಂ ಪೊದಲ್ಲುರೆ ಪೂರ್ವಾಂಗದ ದೋಷಮಂ . . K 
ಪಿಂಗುಗುಂ (ಯೋಕೋಶ, 00-69). [ಸಂ.] 

ರೋಚಿ (ನಾ). ೧. ಬೆಳಕು ; ಕಾಂತಿ, ೨. ಕಿರಣ ; ರಶ್ಮಿ ; “ ರೋಚಿಃ 
* ೬ ವಿರೋಕಃ ಗೌ; . ಈ ೩೨ ರಶ್ಮಿಗಳ ಪೆಸರ್‌ ” (ತಂ:ಯು. ೬-೩೪) B 
ಚಂಚಲ್ಲಸಚ್ಚಂದ್ರ ರೋಚಿರ್ಧವಳು ಮಾಡಿತ್ತು ತನ್ಮಂದರಮಹಿಧರಮು 
ಕ್ಷೀರಧಾರಾಪ್ರವಾಹಂ ಿಸಫು. ೯-೩೪); ಕಾಲಾನಲುಕ್ಷಿ ಸ್ಪುರದ್ರೋಚಿರ್ಜಾಲಂ 
ಪೊಣ್ಮೆ (ಉ8ಕೇ- ೩-6೯). [ಸಂ. ರೋಚಿಸ್‌] 

ರೋಚಿಮಂಡಲ (ನಾ): ಕಾಂತಿಯ ಆವರಣ ; ತೇಜೋವಲಯ : 
ಮೂಡಣದ್ರಿಯ ಕೋಡುಗಲ್ಲಿನೆಡೆ ರುಚಿರರವಿರೊ ಚಿಮಂಡಲವಿಣಿಕಿ 

[ಸಂ.] 


ಕ ಮತ್ತು ಅದಂಂದ ತಯಾಡಿ| 
- *ರೋಚನೀ _ ೫ ಕಂಪಿಲ್ಲದ ಹೆಸರು, 

[ಸಂ. ರೋಚನೀ] 
ಸುಳಿ : “ ಉರದಿಂದ 


(ತತ್ರ್ರಾಂಗ- 80-048೭). 

ರೋಚಿಷ್ಣು (ಗು)- ೧. ಕಾಂತಿಯುತವಾದ ; ಪ್ರಕಾಶಮಾನವಾದ. ೨. 
ಅಲಂಕಾರಗೊಂಡ ; ಶೋಭಾಯಮೂಾನವಾದ ; 'ಜಿಷ್ಣುವಂ ಸಾರೆ 
ಭಗದೆ:ಹನುದನುರೆ ರೋಚಿಷ್ಟು ಭೂಪಾಲರಂ ಸಾರಲವರಳಿದಿರ್ದರದಾ 
ಮಹಾಲಕ್ಷ್ಮಿಯು (ಭಕುತ. ೦೬-೬). (ನಾ). ೩. ಕಾಂತಿ: ಪ್ರಕರ. 
ಕಾಂಚನರೋಚಿಷ್ಟುಗಳಿ ಮಿಕ್ಕ ಕುಲಧರರೆಲ್ಲಂ " (ತುಣನೂ. 0-6೭)- ೪. 

*ವಿಭ್ರಾಟ್‌, ಭ್ರಾ ತ್ರಜಿಷ್ಣುಃ, ರೋಚಿಷ್ಟು 

೩ ಪ್ರಕಂಶಿಸುತ್ತಿರುವವನ ಹೆಸರುಗಳು " 

(008. ೧೯೦), [ಸಂ.] 

ರೋಚಿಸು (ಕಿ). ೧. ಬೆಳಗು; ಶೋಭಿಸು : ರೋಚಸೆ ನಾನಾರಸ 
ಭಾವೋಚಿತ ಕರಣಾಂಗಹಾರವಿಧವಲ್ಲಿ ಕೆಲರ್‌ ಸೂಚಿಸಿ ನಾಟ್ಯಮನಾಡಿದರ್‌ 
(ಸತತ: ೧೨-೪೬). ೨. ಇಷ್ಟಪಡು ; ಆಶಿಸು : ಯೋಚಿಸಿ ನೀನದುಕಾರಣ 
ವನುದಿನ ರೋಚಿಸದಿರು ಮರಣಕ್ಕೆ (ಹೋಗಾಂವಿ- ೩-೨೬); ನಿಮ್ಮಡಿಯ 
ಮೇಲೆ ರೋಚಿಸಿತು ಮನ (0೧. ೨-೪). [ರೋಚನ 4. - ಇಸ್ಸು] 

ರೋಜ, "ರೋಜಾ, ನೋ. 

ರೋಜಃ, ರೋಜಾ (ನಾ). ೧. (ಸಾಮಾನ್ಯವಾಗಿ ತಿಳಿಗೆಂಪುಬಣ್ಣದ) 
ಸುವಾಸನೆಯ ಹೂವುಗಳನ್ನು ಬಿಡುವ ಒಂದು ಬಗೆಯ ಗಿಡ ಮತ್ತು 
ಆದರ ಹೂವು: ಗುಲಾಬಿ: ಮೇಜಿನ ಮೇಲೊಂದು ರೋಜದ ಹೂವು, 
ಹಿಂದೆಂದು ಕಾಣದ ಸೊಗಸಿನ ಹೂವು (6460೪ 93-೦): ರೋಜ್ಯಾ ; ೨. 
ಗುಲಾಬಿ ಹೂವಿನಂತಹ ತಿಳಿಗೆಂಪುಬಣ್ಣ : ಚಿರಂಜೀವಿ... ರೋಜಾ 
ಬಣ್ಣದ ರೇಷ್ಮೆಯ ವಲ್ಲಿಯನ್ನು ಹೊದೆದಿರುವನು (£60. 1, ೩೩೪). 

[.-ಇಂ. nose] 
ರೋಜನಾಮಾ ' ರೋಜುನಾಮ ' ನೋ. 


ಅಲಂಕರಿಸಿಕೊಂಡಿರುವವನು ; 


ಭೂಷಣಂದಿಗಳಿಂದ 


38 


೩8 


ರೋಜಮಾರಿ (ನಾ). ಸುವಾಸನೆಯ ಎಲೆಗಳುಳ್ಳ, 
ಸಸ್ಯ : (ಮ್ಮ 5೧. ೨-೨೩). 
[+o 10ಂmary-/ ಮರಾ, ರೋಜ್‌ಮೂಾರೀ] ` 
ರೋಜಮೇಳ (ನಾ). ಆಯಾದಿನದ ಆಯವ್ಯಯ ;- ದಿನದ ಲೆಕ್ಕ: 
ಪಕ್ಕಾ ರೋಜಮೇಳ ಬರಿಯುದದು (ಪಂದಾ. 
[ — ಮರಾ. 
ರೋಜಾ. ರೋಜ್ಯ (ನಾ)- 


ಒಂದು ಬಗೆಯ 


೨೭೪) 
*ಮೈೇಳ] 
೧. ಮುಸಲ್ಮಾನರು ರಂಜಾನ್‌ ತಿಂಗಳಲ್ಲಿ 


49 


ಕೈಗೊಳ್ಳುವ ಉಪವಾಸವ್ರತ. ೨. (2) : ಮಶೀದಿಯು ರೋಜಾ 


೭೬೫೬ 


ರೆ. 


ರೋಜಾಹೂವು (ನಾ 


ರೋಜಿ (ನಾ). ೧. ದಿನಭತ್ಯ : 


ರೋಜಿನ (ಅ), ಪ್ರತಿದಿನ ; 


ರೋಜು (ನಾ). ೧. ದಿನ ; ನಿತ್ಯ 


ೋಜುಗುಾರಿಕೆ (ನಾ). ಕೆಲಸ ; ದಂಧೆ: (6)- [ರೋಜ 


ರೋಟರಿಕ್ಷಬ್ಬು (ನ: 


ರೋಟರಿಮುದ್ರಣ (ನಾ). 


ರೋಟರಿಯಂತ್ರ (ನಾ). 


ರೋಟರಿಯಂತ್ರ, 


ಎಂಬುದರ ಪಶ್ಚಿಮಕ್ಕಿರುತ್ತದೆ. (ಮಂದ. ಓ-೦೦೪). ರೋಜ್ಯ : (4). 
[ + ಪಾರ. ರೋಜಾ ರೋಜದ್‌ ; ಹಿಂ. ಮರಾ. ರೋಜಾ] 


ರೋಜ್ಮಾ `ರೋಜ್ಕ' ನೋ. 
ರೋಜಾಂಬರಿ (ನಾ)- ರೋಜಾಹೂವಿನ ಬಣ್ಣದ ಸ್ಫಟಿಕದ ಹೂವು: 


ಜಾಜಿಮಲ್ಲಿಗೆ ಪುಷ್ಪ ಸೂಜಿಮಲ್ಲಿಗೆ ದವನ ರ್ಕೋಜಾಬರಿ ನಿತ್ಯಮಲ್ಲಿಗೆ 

(ಸಿದ್ಧಪು- ೦-೪೯). "ನೀಲಾಂಬರ ' ಪರಾ. [ ೬. ರೋಜ್ಯ] 

): ಸಾಮಾನ್ಯವಾಗಿ ತಿಳಿಗೆಂಪುಬಣ್ಣ ವನ್ನು ಹೊಂದಿ 

ರುವ, ಸುವಾಸನಾಯುಕ್ತವಾದ ಒಂದು ಬಗೆಯ ಹೂವು ; ಗುಲಾ 

ಬಿಯ ಹೂವು: ಫೋಟೋ ಮೇಲೆ ಇಟ್ಟಿದ್ದ ರೋಜುಹೂವು ಎರಡು 
ನವಾದರೂ ಬಾಡಿಲ್ಲ (69)- 


[ರೋಜಾ ( ೬ ರೋಜ್ಯ) 4 ಹೂವು ( ಆ ಫೂ 


ಪ್ಶೂ)] 
ಪಡಿ: ($)- ೨. ಕೆಲಸ; ಕಸುಬು $ 
[ «ಪಾಠ: ಓಂ. ಮರಾ. ರೋಜೀ ] 
; ದಿನವೂ: ಯಜಮಾನರು 
ಇಷ್ಟೊತ್ತಿಗೇ ಬತ್ತಿದ್ರು (ಅ. 0): 

[ « ಪಾರ. ರೋಜಾನಹ್‌ ; 


ವೃತ್ತಿ 


: (4 


ರೋಜಿನ 


ಹಿಂ. ರೋಜಾನಾ ] 
: (4). ೨. ಕೆಲಸ; ಉದ್ಯೋಗ ; 
(6). ೩. ಕೂಲಿ; ಸಂಬಳ: (ಕಾನಳೋ. ೪0). 

[ + ಪಾರ. ಓಂ. ಮರಾ. ರೋಜ್‌ ] 


ರೋಜುಗಾರ (ನಾ). ವೃತ್ತಿಯಲ್ಲಿರುವವನು ; ಕೆಲಸಗಾರ : (0). 


[ « ಪಾರ. ಓಂ. ಮರಾ. ರೋಜ್‌ಗಾರೀ ] 


ರೋಜುಗಾರಿ (ನಾ). ೧. ಕೂಲಿ ; ಮಜೂರಿ : (6): ೨. ದಂಧೆ ; 
ಕೆಲಸ ; ಉದ್ಯೊಗ : (ಕ): (ಪುರ. ಹಿಂ. ಮರಾ. ರೋಜ್‌ಗಾರ್‌ 


೨ಗಾರ 4 ಎ. ಇಕೆ] 
(ನಾ). ೧. ಪ್ರತಿ 
ಪುಸ್ತಕ; ದಿನಚರಿ :(9)- 
ಪಸ್ತಕ ; ಕಿರ್ದಿ: (6). 
ರುಯರ ಅದು. ಅದೇನು 
ರೋಜುನಾಮೆ : 
6. ರೋಜ್‌ನಾಮಟಾ] 


ಯುನಾಮ, ರೋಜನಾಮಾ, ರೋಜುನಾಮೆ 
ದಿನದ ಕಾರ್ಯಕಲಾಪವನ್ನು ಬರೆದಿಡುವ 
೨. ಆಯಾದಿನದ ಖರ್ಚನ್ನು ಬರೆದಿಡುವ 
ರೋಜನಾಮಾ : ೧. ಬ್ರಹ್ಮಲಿಪಿ 
ರೋಜನಾಮಾ ಲಿಪೀನ ) (ನಡುವು: aa): 
(ಅಂ). [ ...ಪಾರ. ರೋಜ್‌ನಾಮಹ್‌ ; ಹಿ 


ರೋಜುನಾಮೆ " ರೋಜುನಾಮ ' ನೋ. 
ರೋಟರೀ(ನಾ).೧ “ಸುರುಳಿಕಾಗದದಿಂದ ಮುದ್ರಿ; 


ಸಬಹುದಾದ ಒಂದು 
ಬಗೆಯ ಮುದ ರಶ್ರಣಯಂತ್ರ : "ರೋಟರಿಯಂತ್ರ" ಪರಾ. ೨. 
“ ಮಾನವ ಸೇವೆಯ ಉದ್ದೇಶದಿಂದ ಅಂತರರಾಷ್ಟ್ರೀಯ ಆಧಾರದ 
ಮೇಲೆ ಸ್ಥಾಪಿಸಿದ. ಹಲವು ಶಾಖೆಗಳುಳ್ಳ, ಒಂದು ವಿಶ್ವವ್ಯಾಪಕ 
ಸಂಘ" (Rotary. ಇಂಕು). * ರೋಟರಿಕ್ಸಬ್ಬು ` ಪರಾ, 
[+ %o. Rotary] 
ನ). = ರೋಟರಿ ೨: ರೋಟರಿಕಬ್ಬಿನಲ್ಲಿ ಇಂದ್ರು 
ಅವರ ಭಾಷಣವಿತ್ತು (649). [ರೋಟರಿ _.. ಕ್ಲೆ ಬ್ಬು] 
ರೋಟರಿಯಂತ್ರದಲ್ಲಿ 
ಮುದ್ರಣ : ಬಾಗಿದ ಸ್ಟೀರಿಯೋ ತಯಾರಿಕೆಯೂ ಸ್ವಲ್ಪಕಾಲದಲ್ಲೇ 
ಬಳಕೆಗೆ ಬಂದುದರಿಂದ ರೋಟರಿಮುದ್ರ ್ರೈಣವು ಸಾಧ್ಯವಾಯಿತು (ಭ್ರ ಕ. ೪), 
[ರೋಟರಿ 4 ಮುದ್ರಣ] 
ರೋಟರಿ ೧: ಬಿಡಿಹಾಳೆಗಳನ್ನು ಉಡಿಸಿ 
ಮುದ್ರಿಸುವ : ರೋಟರಿ: ಂತ್ರಗಳೂ ಇವೆ (ಮುಕ್ತ್‌. ೯6). 
[ ರೋಟರಿ 4 ಯಂತ್ರ ] 


ಮಾಡುವ 


ರೋಟಿ 


ರೋಟಿ (ನಾ). ೧. ಸೆಳೆಯುವುದು; ಎಳೆಯುವುದು : “ರೋಟಿಃ- 
ಸೆಳೆ” (೫ಕಕ್ಕ, 0೩0). ೨. ಗಿಡ. ಮರಗಳಿಂದ ಎಲೆ, ಕಾಯಿ, 
ಸೊಪ್ಪು ಮುಂತಾದುವುಗಳನ್ನು ಕೀಳಲು ಬಳಸುವ, ತುದಿಯಲ್ಲಿ 
ಕೊಕ್ಕೆ ಇರುವ ಕೋಲು; ದೋಟಿ ; ಆಡಿಗೆ ಸೊಪ್ಪು ಸೆಳೆಯಲು 
ರೋಟಿ ಬೇಕು (6). * ರೋಟಿಗಳೆ ' ಪರಾ- [?) 

ರೋಟಿಗಳೆ (ನಾ). ಇ ರೋಟಿ ೨: ಫಳಹರದ ಸೂತ್ರಿಕೆಗಳೊತ್ತುಗೆ 
ತಲೆಜವಳಿ ರೋಟಿಗಳೆ ವೇಟಿನ ಸೆಳೆವಲಗೆಯಗ್ಗ ರಣೆ ತಿರುಜಿಯ ಮುರುಜಿ 
ಹೊರಜಗಳ (660೫: ೨೯-೬). [ ರೋಟಿ 4 ಗಳೆ (ಆ ಗಟ್‌)] 

ರೋಟ್ಮು "ರೊಟ್ಟಿ ನೋ: 

ರೋಟ್ಕು "ರೋಡು' ನೋ. 

ರೋಡಾಡಿಸು "ಆೋಡಾಡಿಸು' ನೋ. 

ರೋಡಾಡು ' ಉಊೋಡಾಡು” ನೋ. 

ರೋಡಿಗ ` ೋಡಗ ` ನೋ. 

ರೋಡಿಸು 'ಯೋಡಿಸು ` ನೋ. 

ರೋಡು. ರೋಟ್ಮು (ಸಾ). ರಸ್ತೆ: ದಾರಿ: ಮಾರ್ಗ: ಅವರು 
ಮಾಗಡಿರೋಡಿನಲ್ಲಿ ಮನೆ ಮಾಡಿದ್ದಾರೆ. (ರಣ. ರೋಟ್ಮು ; ನಡುವೆ 
ಅಗಲವಾದ ಗಾಡಿರೋಟು ಹೋಗುತ್ತಿದ್ದುದರಿಂದ (ರಿಟ್ಮತೀ- ೧೬೭)- 

[ಇ ಇಂ. 10೩6 ) 

ರೋಡೆಗ 'ಆಕೋಡಗ' ನೋ 

ರೋಣ (ನಾ)- ಒಂದು ಊರಿನ ಹೆಸರು; p ಈಗಿನ ಧಾರವಾಡ 
ಜಿಲ್ಲೆಯ ರೋಣ : ರೋಣದ ಮಹಾಜನಕೆ . - . ಕೊಟ್ಟು (ಇ: 

; 874) ; ರೋಣ[ದ] ಹನ್ನಿರ್ವೃಟು ಗದ್ಯಾಣಂ (ಇ6- 311, 
೨೫೩೬-೦೩ ; 971). ೫33, 

ರೋಣುಗಲ್ಲು (ನಾ). ತೆನೆಯಿಂದ ಕಾಳುಗಳನ್ನು ಬೇರ್ಪಡಿಸಲೂ ಗಾರೆ 
ಮೊದಲಾದುವನ್ನು ಪುಡಿಮಾಡಲೂ ಬಳಸುವ ದುಂಡನೆಯ 
ಕಲ್ಲನ್ನು ಅಳವಡಿಸಿದ ತಿರುಗುಯಂತ್ರ : ಒಂದು ಪಾಲು ಸುಣ್ಣಕ್ಕೆ 
ಮೂರು ಪಾಲು ಮರಳನ್ನು. ಬೆರಸಿ ಸುಣ್ಣದ ಕಾಲುವೆಗಳಲ್ಲಿ ರೋಣುಗಲ್ಲಿಗೆ 
ಎತ್ತುಗಳನ್ನು ಕಟ್ಟಿ ಹಿಂದೆ ಅರೆಯುತ್ತಿ! ದ್ದರು (8೦೫: ೨೪೦): ರೋಣು 
ಗಲ್ಲು ಹತ್ತುತ್ತಾನೆ. ಕಣಮಾಡುವಾಗ, ಎತ್ತುಗಳನ್ನು ತಾನೆ ಹೆಣೆಗೆ ಕಟ್ಟಿ 
೬. ಹಿಗ್ಗು ತ್ತಾನೆ. (ಕೆಳುಮು- ೦೩೭). | ರೋಣ್ಯು + ಕಲ್ಲು (೬ ಕಲ್ಫ್‌)] 

ರೋಣುಹೊಡೆ. (ಕ್ರಿ)- ರೋಣುಗಲ್ಲನ್ನು ತಿರುಗಿಸು : 
ಕೆದರಿದ ಹುಲ್ಲಿನ ಮೇಲೆ ರೋಣುಹೊಡೆಯುವನು (ರಳುವು- ೦೯೦). 

[ ರೋಣ್ಯು + ಹೊಡ್ಕೆ ( ೬ ಪೊಡೈ ) | 

ರೋಣೂರ್‌ (ನಾ). ಒಂದು ಊರಿನ ಹೆಸರು: ವೆಜ್ಜ 
ಅರಸರ್‌ ರೋಣೂರಾಳೆ % ೫ ಸಗರ ಮಿಕ್ಕಾಣೆ 
೬-೩: ಸು, 700) - [ ರೋಣ್ಯು -. ಊರ್‌ ] 

ರೋತಿ ` ರೋತೆ ' ನೋ. 

ರೋತೆ, ರೋತಿ (ನಾ). ೧: ಕೊಳಕು ; ಹೊಲಸು: ಹೇಸಿಗೆ: 
ಪಕ್ಕದಲ್ಲಿ ಮಲಗಿದ್ದ ಗಂಡನ ರೋತೆಯನ್ನು ನೆನೆದು ಚಿಂತಿಸುತ್ತಾ 
ಮಲಗಿದ್ದಳು (ಕಣು: 3೬). ೨. ಅಸಹ್ಯ; ಜುಗುಪ್ಸೆ : ಇದೊ! 
ಶರಣಾದೆನು! ನಾ ಸೋತೆ! ನುಂಗೆನ್ನನು! ತಪ್ಪಲ್ಲಿ ರೋತೆ | (ಉಂ. 
44-30), ೩. ಅಸಹ್ಯಕರನಾದವನು 2 ಗೌತಮನ ಸತಿಯರಿಗೆ ಗಜವಾಹ 
ನನು ಮೆಚ್ಚ ರೋತೆಯಾಗನೆ ಮುನ್ನ ಜುಷಿಯ ಶಾಪದಲಿ (ಸಾರಂಗ. 31). 
ರೋತಿ ; ೧: ಉಸುರು ಕೊರಳಲ್ಲಿ ಸಿಕ್ಕಿ ತಿರುಗದೆ ಉಬ್ಬಸ ಬರೆ 
ಮರುವಾಗಿ ಕರ್ನ ಕಂಗಳ ರೋತಿಯ ಸೋರೆ (ಸಾಸು. 10-4). 

[ ದೇ.॥ ತಮಿ. ರೋನ್ತೈ: ತೆಲು. ರೋತ] 


೫111, 061 


ಅವನು... 


ಪೆ 


xx 
(ಬಳ. ಸ. ಶ್ರೀನಪಾ- 


೭೬೫೭ 


30 


ರೋಧ 


ರೋದನ (ನಾ). ೧. ಅಳುವಿಕೆ; ಪ್ರಲಾಪ : “ಅಟಕ್ಕಿಯೆನೆ ರೋದನ” 
(ಸಂಕರ- ಬ);  ರೋದನದಿಂ ಸುತನ 'ಶಿರಶ್ಫೇದನದಟಲಾಣದಾಟುಗುಂ 
ರಿಪುರುಧಿರಾಸ್ವಾದನದಿಂ (ಕಣಕ: ೯-೩): ಆ ರೋದನಕ್ಕೆರೆ ಬೆರ್ಚಿ. , . 
ಶಾನಾಯೆಡೆಗೆ ಬರೆ (ಕ್ರೀರಾನಾ- ೧೯-೫೦೦). ಪ. ಕಣ್ಣೀರು ; ಕಂಬನಿ: 
“ಆಶ್ರು, ಬಾ(ಷ್ಟಂ)ಅ್ಪಂ. ರೋದಧನಂ- ನಯನಜಳಂ- ಅಸ್ರಂ-ಈ ೫ ಕಣ್ಣ 
ನೀರ್‌” (ಹರಾಯಿ- 6೬-೩೬3): [ಸಂ.] 

ರೋದನಿ (ನಾ). ಒಂದು ಬಗೆಯ ವನಸ್ಪತಿ; ಬಳ್ಳಿದುರುಚೆ : 
“ಯಾಸಃ - ಎ. ರೋದನೀ. ಕಚ್ಚುರಾ . . . ಮರಾಲಭಾ-೧೦ ತೀಟಕ 
ಸಂಧಿ ಹೆಸರುಗಳು * (ಸಿರ್ಯಾಂತಿ: ೦೩4). [ಸಂ. ರೋದನೀ] 

ರೋದನಿಸು (ಕ್ರಿ). ಅಳು; ಪುಲಾಪಿಸು: ರಮಣನಗಲಿದನೆಂದು 
ರೋದನಿಸಿ ಮುಖ ಬಳಲಿ ಕಮಲ ನೆಟ್‌ ನೊಂದು, ಜೀವಿಸಲಾಜದಂತಿಹುವು 
(ಕಂತ: 11: ೩೦೦ ಶಿವಾರಿಕ್ಕ ಪುರಾಣ). [ರೋದನ 4 —ಇಸ್ಕು] 

ರೋದನೆ (ನಾ). ರೋದನ ೧: “ರೋದನೆಗೆಯ್‌' ಪರಾ. 

[ಸಂ. ರೋದನ] 

ರೋದನೆಗೆಯ್‌ (ಕ್ರಿ): ರೋದನಿಸು ; ರೋದನೆಗೆಯ್ಯಲೇತಳೆ ಕೇಳು 
ಕೇಳು ತಳೋದರಿ (843. 0೦-೩): [ರೋದನೆ 4 ಕೆಯ್‌] 

ರೋದಸಿ (ನಾ). ಆಕಾಶ ಮತ್ತು ಭೂಮಿ ; “ದ್ಯಾವಾಭೂಮಾ. 
ರೋದಸ್ಯ್‌, ರೋದಸೀ, ರೋಷಸೀ - ಈ ೪ ನೆಲನುಂ ಆಕಾಶದ ಪೆಸರ್‌” 
(ಹರಡು; ೨೦-೦೨೦): ಪೂರಿಪ ಶಂಖಂಗಳ ಘನಘೋಷದ ಪರ್ಚುಗೆ 
ಬಳೆದು್‌ ತೀವಿತ್ತು ರೋಧ ದ] ಸೀಮಂಡಲಮಂ (ತ್ರ ಫಂ: 06-೬೦). 

[ಸಂ. ರೋದಸೀ] ೬ 

ರೋದಸ್ತಳ (ನಾ). ಸ್ವರ್ಗ; ಚರಾಚರಧಾಶ್ರಿಯನೆಯ್ದೆ ಸುತ್ತಿ ರೋದ 
ಸ್ತಳಮಂ ಪೆಳಂಚಲೆವ ಭಂಗಂರತುಂಗತರಂಗಸುಗತ (8|ಸಶ. 
1138)... [ಆಸಂ. ರೋದಸ್ಸ್ವಲ] 

ರೋದಿಸು (ಕ್ರಿ). - ರೋದನಿಸು : ಸಿತಕಂಜದಳನೇತ್ರೆಯ ಪೊಡೆಯೊ 
ಳಗಿರ್ದ, ಸುತ ಪೊಜಮಟ್ಟ ರೋದಿಸುತ (ಕೋಶ: 0೭-೦೭) ; ಮಗನ 
ಮರಣವಾರ್ತೆಯನ್ನು ಅರಿತ ರಾಣಿ ರೋದಿಸಿದಳು (ಜಾಶುಕ್ತ- 80). 

[ರೋದನ --ಇಸ್ಕು) 

ರೋದೋಂಗಣ (ನಾ). ಆಕಾಶಪ್ರದೇಶ : `ಗಗನಸ್ಥಳ : ಪಾಣುವ 
ಕೀರಮೂಲೆ ರೋದೊೋಂಗಣಮೆಂಬ ಪಟ್ಟಣದೊಳೊಪ್ಪು: ವ ಬೆಳ್ಳುಗಿಲೆಂಬ 
ಬಳ್ಳಿವಾಡಂಗಳ ಪೊನ್ನ ಮಾಣಿಕವ ಪಚ್ಚೆಯ ತೋರಣವಂತೆ ರಂಜಕುಂ 
(ತಿಗವಿ- ೪-೬೬). [<ಸಂ. ರೋದೋಂಗನ] 

ರೋದೋವಾತ (ನಾ). ಆಕಾಶದಲ್ಲಿ ಬೀಸುತ್ತಿರುವ ಗಾಳಿ: 
ರೋದೋವಾತವಂಂ ಕೇತುತತಿ ತಿಗೆಯೆ (ತಂತ್ರಥಿ- ೦೦-೩೦). [ಸಂ.] 

ರೋದೋವಿವರ(ನಾ). ಭೂಮಿ ಮತ್ತು ಆಕಾಶಗಳ ಮಧ್ಯದ ಪ್ರದೇಶ: 
ಗಗನಾಂತರ : ಕ್ಷಿಶಿಜ : ಪ್ರಚಂಡಪ್ರಳೆಯಘನಘಟಾರುವದಿಂದಾರ್ದು 
ಬಾಣಾವಲಿಯಿಂದಂ ಪೂಟ್‌  ರೋದೋವಿವರಮನೊದವಿತ್ತೊಂದು 
ಘೋರಾಂಧಕಾರಂ (ತಂಶಠಾ. ೧೦-೦೪೪): [ಸಂ.] 

ರೋಧ (ನಾ). ೧. ತಡೆಯುವುದು ; ನಿಲ್ಲಿಸುವುದು :: ಒಂದು ಕಂತಿಯ 
ಮೂಲಕ ವಿದ್ಯುತ್ಸವಾಹವು ಹರಿಯುವುದನ್ನು ತಡೆಗಟ್ಟುವ ಗುಣವು ಆ 
ತಂತಿಗೆ ಇರುತ್ತದೆ. ಈ ಗುಣಕ್ಕೆ ರೋಧವೆಂದು (16818080) ಹೆಸರು 
(0ೌತವ- ೨೫೬), ೨. ಹಿಡಿದುಕೊಳ್ಳುವುದು ; ಬಂಧಿಸುವುದು. ೩. 
ತಡೆ; ಅಡ್ಡಿ. ೪. ನದಿಯ ತೀರ, -ದಡ : “ತೀರಂ ರೋಧಂ ತಟಂ 
ಪ್ರಪಾತಂ ಕೂಲಂ” (ಫಸ್ತುಕೋ- ೨9-0೩); ರೋಧಮನೈದೆ ನೀಳ್ದೆರಡುದಂ 
ಪುದಿದೊಪ್ಪುವ ನಂದನಾಳಿಯಗ್ರಾಧರಪಕ್ಷ್ಮಪಾಳಿ (ತಂದ್ರ ಪು. ೦-೮೨): 

[೫ಂ. 


೫3-೮ 


ರೋಧಕ ೭೬೫೮ ರೋಮಸ್ಸನ 


ರೋಧಕ (ಗು). ೧. ತಡೆಯುವ ; ಅಡ್ಡಿಪಡಿಸುವ. (ನಾ). ೨. 
ತಡೆಯುವಂಥದು ಸಅಡ್ಲಿ ಪಡಿಸುವಂಥ ದು : ಕಾಜು - ರೇಶಿಮೆಗಳು 
ವಿದ್ಯುಲ್ಲತೆಯ ರೋಧಕಗಳುಂಟು (ಮಂದು. 1-304)- [ಸಂ.] 

ರೋಧನ (ನಾ). ೧. ತಡೆಯುವುದು ; ಅಡ್ಡಿ ಪಡಿಸುವುದು. ೨. 
[ಜ್ಯೋತಿ] ಬುಧಗ್ರಹ. [ಸಂ.] 

ರೋಧಸಿ (ನಾ). ದಡಗಳನ್ನು ಹೊಂದಿರುವುದು ; ಹೊಳೆ ; ನದಿ: 
"ನದಿ ತರಂಗಿಣಿ... ರೋಧಸಿ ಸರಿತ್ತು . . . ತೊಆಕಿಗೆ. ನಾಮಂ”" 
(ಮುಗರಾ- ೦೨3೨-೦೦): [ಸಂ. ರೋಧಸೀ] 

ರೋಧಸ್ವಿನಿ (ನಾ). ನದಿ; ಹೊಳೆ ; ದುರಿತವ್ರಾತಲತಾಕೃಪಾಣಿ 


ಆಹಾರವನ್ನು ಮೆಲುಕು ಹಾಕುವಿಕೆ ; ಮೃಗಸಂದೋಹರೋಮಂಥ 
ಫೇನೋದ್ದ ತಬಿಂದುಸ್ಕಂದಿ: ತೀಡಿತ್ತೆಸಗಿ ಸುರಭಿ ವೈಭಾತಿಕಂ ಮಾತರಿಶ್ವಂ 
(ಕಾರಂಕೂ- ೦೪೭) ; ಸರಳಲಶಾಲುಸ್ಯನಟಂ ಹರಿಣೀರೋಮಂಥಮಂಧರಂ 
ಲವಲೀಮರ್ಮರಮುಖರಂ ಕರಿಕರಶೀಕರಶೀತಳಮೆಸಗಿದತ್ತರಣ್ಯಸಮಾರಂ 
(ಮಂಕು. ೦೦-೩೨). ೨. ಪುನರುಕ್ತಿ; ಪುನರಾವೃತ್ತಿ. [ಸಂ.] 
ರೋಮಂಧಿಸು (ಕ್ರಿ). ಮೆಲುಕು ಹಾಕು : ರೋಮಂಧಿಸಿತು ರತಿರೋಮ. 
ಹರ್ಷಣದಿ ಭಾವಜಪ್ರಾಣಪಶು [Xe ೨೦೬-೦೪೩). 
[ರೋಮಂಥ + ದಳು] 
ರೋಮಂಬೊರೆ (ಕಿ) ಕೂದಲನ್ನು ಹೊಂದು; ಆ ಚಂಡಾಲಕನ್ನಿಕೆ 


ವಿಸರದ್ದುರ್ಬೋಧರೋಧಸ್ವಿನೀತರಣದ್ರೋಣಿ ವಾಣಿ (ಕಂ್ರಫ್ರ, |16| ರೋಮಂಬೊರೆದ ಪಂದೊವಲ ಪಂಜರದೊಳಿಕ್ಕಿ (ಕಾರಂಉ. ೬೫೦). 
0-03), [ಸಂ. ರೋಧಿಸ್ತಿನೀ] [ರೋಮ ಪೊರೈ) 
ರೋಧಿ (ನಾ). ತಡೆಯುವವನು ; ಪ್ರತಿಬಂಧಿಸುವವನು. ರೋಮಕಂದ (ನಾ). ಗೆಡ್ಡೆಗಳನ್ನು ಬಿಡುವ ಒಂದು ಬಗೆಯ ಸಸ್ಯ ; 
[ಸಂ. ರೋಧಿನ್‌] ವಾರಾಹಿ ; “ ರೋಮಕಂದ; _ ರೋಮಕಂದರ, ರಸಮೂಲಿಕೆ ” 
ರೋಧಿನಿ (ನಾ). 'ತಡೆಯುವವಳು ; ಪ್ರತಿಬಂಧಿಸುವವಳು : ಅಂಗ (೬4ರ. ೦೪೦). [ಸಂ.] 
ಹೀನನ ಪಂಗುಳಾಂಧಕನ ಘನರುಜಾಂಗನ ಬಿಡುದಲೆಯ ರೋಧಿನಿಯನುಪ್ಪ | 1; (ರೋಮಕಂದರ (ನಾ). - ರೋಮಕಂದ : “ ಪರ್ವಮೂಲಾ - ರೋಮ 
ವಡಿಸುವ ಸಮಯದೊಳಿಸಿಬರನು ಕಾಣ್ಬುದು ಮಹೀಶರಿಗಂಗವಲ್ಲ ಕಂದರ: ಖೇನ” (೬4. ೯). [5 ಸೆಂ. ರೋಮಕಂದ] 
(7m. ೩-00೭). [ಸಂ. ರೋಧಿನಿಃ] ರೋಮಕರ್ಣಕ (ನಾ). ೧: ಕೊದಲು ತುಂಬಿದ ಕಿವಿಯುಳ್ಳುದು. 
ರೋಧೋವಕ್ತಿ (ನಾ). ಇ ರೋಧಸಿ : "ಸಿಂಧುಃ , ., ರೋಧೋ ೨. ಮೊಲ. [ಸಂ.) 
ವಕ್ತಾ ೨ ಈ ೨೧ ತೊಲ" (ಹರಯ. 900-99)- [ಸಂ. ರೋಧೋವಕ್ತಾ] ರೋಮಕಲವಣ (ನಾ). ಒಂದು ಬಗೆಯ ಉಪ್ಪು : “ಉತ್ಕಂ- 
ರೋಧ್ರ (ನಾ). ೧. ಒಂದು ಬಗೆಯ ಮರ ; ಲೋಧ್ರ: “ ರೋಧ್ರಂ|30 ರೋಮಕಲವಣಂ” (ಓತಧಿ, 0೩), [ಸಂ.] 


ತಿಲ್ಲಂ" (ಹ್ರುಕೋ: ೩-6), ೨. ಪಾಪ. [ಸಂ.7 

ರೋಪ (ನಾ). ೧. ಮೇಲಕ್ಕೆ ಏರಿಸುವುದು. ೨. ನಾಟಿಹಾಕುವುದು ; 
ನೆಡುವುದು. ೩. ಬಾಣ; ಸರಳು; “ಕಂಕಪತ್ರಃ, ಶರಃ... 
ರೋಪಃ ಈ. ೧೬ ಅಂಬು” (ಹಲಾಡು. ೭೭-೩೦೨) ; ನಿಜಧನು 
ದನುಜಾರಾತಿಜುತಾಧಿವಾಸಂ ನಿಜರೋಪಂ ವಿಶ್ವರೂಪಂ (ಉಾಜಕೇ- ೦-೨). 
೪. ತೂತು ; ರಂಧ್ರ. [3°] 

ರೋಪಣ (ನಾ). ಬಾಣ ; ಸರಳು: ಕೊಳದಿಂ ಕೂಪ ಪರಿಕಾಲಿಂದೆ 
ಪಲ್ಲವರೋಪಣನ ಲೀಲಾಸ್ಪದಂ ದಿಟವೆನಿಸಿ ರಾಜಿಪುದು (ಈರೇಶ. ೨-೨೬)- 

[ಸಂ.] 

ರೋಪಣಾಸನ (ನಾ). ಬಿಲ್ಲು; ಶರಾಸನ : ಅರ್ಜುನಶಿಲೋಚ್ಚಯ 
ಸುರೋಪಣಾಸನಕೃತಂ ದುರ್ಜನಕ್ಷಣದಾಚರಾದ್ರಿ ಕುಲಕುಲಿಶ . . 
ಸಂಗಮೇಶ್ವರ ರಕ್ಷಿಸೆನ್ನ ಸತತಂ (0್ರಾಢಣ. ೩-೦)- [ಸಂ.] 

ರೋಪಿತ (ಗು). ೧. ಬೆಳೆಸಲ್ಪಟ್ಟ. ೨. ನೆಟ್ಟ. [ಇಂ.] 

ರೋಪು, ರೋಫ್‌, ರೋಫು (ನಾ). ಜೋರು ; ಜಬರ್ದಸ್ತು : 
ನಿನ್ನ ರೋಪು ನನ್ನ ಹತ್ತಿರ ತೋರಿಸಬೇಡ (ಟಂ). ರೋಫ್‌ : “ನಿನ್ನ 
ತೀರಿಸಿಬಿಡ್ತಿನಿ' ಅಂತ ಗುವರಾನಿ “ಖಾಲಿ ರೋಫ್‌” ಹಾಕಿದ್ದ. (ನನ್ನೂರು. 
೨೦೦). ರೋಫು ; ನಿಮ್ಮ ಬೆಂಗಳೂರಿನ "ರೋಫು' ಇಲ್ಲಿ ನಡೆಯೋದಿಲ್ಲ 
(ಹೂತಮೀ. ೨೨೦). 

[+ ಅರ. ರುಆಬ್‌ ; ಹಿಂ. ರೋಬ್‌  ಮಶಾ.ರೋಬ್‌; ರೂಆಬ್‌] 

ರೋಫ್‌ ' ರೋಪು ' ನೋ. 

ರೋಫು " ರೋಪು ' ನೋ. 

ರೋಮ (ನಾ): ೧. ಮೈವೆಂಲೆ ಬೆಳೆಯುವ ಕೂದಲು; ತನೂರುಹ ; 
“ ರೋಮನ್‌, ತನೂರುಹಂ - ಈ ೨ ಮೆಯ್ಯ ಕೂದರ್ಲ” (ಜಯಯ್ದು. 
೬-೩೭೦); ಮೆಯ್ಯೊಳ್‌ ಸಮುದ್ಧತರೋಮಂ . . ಎಸೆಯುತಿರ್ಪನ್ನ 
ಮಿಂತೆಂದರ್‌ (೬ಗ೨- ೩-೩). ೨. ಹಕ್ಕಿಯ ಗರಿ. (ಸಂ. ರೋಮನ್‌] 

ರೋಮಂಥ (ನಾ). ೧. (ಹಸು ಮೊದಲಾದ ಪ್ರಾಣಿಗಳು) ತಿಂದ 


ರೋಮಕೂಪ (ನಾ). ಕೂದಲು ಬೆಳೆಯುವ ರಂಧ್ರ : ಅನಂತಕೋಟಿ 
ಬ್ರಹ್ಮಾಂಡಗಳು ನಿಮ್ಮ ರೋಮಕೂಪದೊಳಗಡಗಿಪ್ಪ: ವೈದರೆ ಬ್ರಹ್ಮ 
ವಿಷ್ಣು ರುದ್ರರಿವರೆಲ್ಲ ಒಂದು ಬ್ರಹ್ಮಾಂಡದೊಳಗಣ ಬಾಲಕರು (6ರತ. 
೨-೪) ; ಬಿಗಿದ ರರುತದ ರೋಮಕೂಪದ ತೊಗಲ ಕೋಟೆಯ ನಂಬಿ 
(10೫. 66)- [ಸಂ.] 
ರೋಮನಾಳ (ನಾ)- ಕೂದಲು ಬೆಳೆಯುವ ನಾಳ : ಸುಮಾನಂನಿಂ 
” * ಅನ್ನರಸಮಂ ಲೈಸಾಗಿ ಬಹು ರೋಮನಾಳಕ್ಕೆ ಹಂಚಿಕ್ಕಿ ಸಾಸದಿಂ 
ದಿಹುದು (ರೀಕ್ಕೆಫು- $_೨೦-೨೩)- [ಸಂ. ರೋಮನಾಲ] 
ರೋಮಪುಳಕ (ನಾ). ಸಂತೋಷ, ಭಯ ಮುಂತಾದುವುಗಳಿಂದ 
ಮೈಗೂದಲು ನಿಮಿರುವಿಕೆ : ಕದಡಿತೀ ಬಲ ರೋಮಪುಳಕವ ಹೊದೆ 
ದುದಾ ಬಲ - .. ನರನ ರಥ ಸುಳಿಯೆ (ಕುಪ್ಮಾ್ರೋ- 4-೪೬) 
[ಸಂ.- ರೋಮಪುಲಕ] 
ರೋಮರಂಧ್ರ (ನಾ). ಇ ರೋಮಕೂಪ : ಶರೀರದಲ್ಲಿ ೭೦ ಲಕ್ಷ 
ರೋಮರಂಧ್ರಗಳುಂಟೆಂದು ತಿಳಿಯುತ್ತದೆ. (ಮಂ: 3-04) ; 
ರೋಮರಂಧ್ರಗಳರಳೆ ಶತಕೋಟಿ ಕಣ್ಣುಗಳು ಆ ಮಹಾರೂಪ ಕಂಡಾ 
ಕಣಿಯನುಸಿರುವೆನು (ಗರಿ- ೦೦-೦೭). [ಸಂ.] 
ರೋಮಲತೆ (ನಾ). (ಹೊಕ್ಕುಳಿನಿಂದ ಮೇಲುಭಾಗದಲ್ಲಿ ಬೆಳೆಯುವ) 
ಕೂದಲಿನ ಸಾಲು ; ಬಾಸೆ ಮೊಲೆ ಪೊಣರ್ವೆಟ್ಟು ರೋಮಂ೦ತೆ ಬಟ್ಟೆ 
ನಿತಂಬಮಿಜುಂಬು ನಾಭಿ ಕುತ್ತುಜುಗುಲೌ ಮಿಂಚುವೊಳ್ಳೊಡೆ , . . ಆಗೆ 
ಮದನಾಟವಿಯಂತೆಪೊಲೊಪ್ಪಿ ತೋಜಸಿದರ (ಉನ್ನಸ- ೩೦೨ ಶೂದ್ರಕ). 
[ಸಂ. ರೋಮಲತಾ] 
ರೋಮಶ (ನಾ). ೧- ಮೈತುಂಬ ಕೂದಲುಳ್ಳುದು. ೨. ಕುರಿ. ೩. 
ಕಾಡುಹಂದಿ. ೪. ಒಬ್ಬ ಯಷಿಯ ಹೆಸೆರು': ಮಾರ್ಕಂಡೇಯ 
ರೋಮಶರ್ಪ್ರತ್ಯೇಕರಳಿದರ್‌ (ಕೈ ಬಾ. 43-4೦). ೫- ಗುಹ್ಮಾಂಗ. [ಸಂ.] 
48, ರೋಮಸ್ಸನ (ನಾ). ಕುದುರೆಯ ಬಾಲದ ಬುಡ ; ಪೇಚಕ (?): 
ಬಾಲದ ಕೆಟಗು ತಗರಿಯೆಂಬ ಪೆಸರಕ್ಕ್ಯುಂ ಅದಣ ಕೆಲಂಗಳ್ಗೆ ವೃತ್ತಿಯೆಂಬ 


ರೋಮಹರುಸಿತೆ 


ಫೆಸರಕ್ಕುಂ ವೃತ್ತಿಯಿಂ ಕೆಲಗೆ ರೋಮಸ್ಸ(ಸ್ವ)ನಮೆಂಬ ಪೆಸರಕ್ಕುಂ 
(95,೫. 6೯-೧೦) - [?] 

ರೋಮಹರುಪಿತೆ (ನಾ). ಸಂತೋಷದಿಂದ ಪುಳಕಗೊಂಡವಳು : 
ಹಾ ಮಹಾದೇವೆಂದು ಪುಳಕಿತ ರೋಮಹರುಪಿತೆಯಾಗಿ. , . ಬಿನ್ನೈಸಿದಳು 
ಗಿರಿಜಾತೆ (ತೊರರಾ. 0-3-00), [5ಸಂ, ರೋಮಹರ್ಷಿತಾ] 

ರೋಮಹರ್ಷ (ನಾ). - ರೋಮಪುಳಕ : “ರೋಮಾಂ(ಕ)ಚಃ, ಪುಳಕ; 
. ಎ ರೋಮಹರ್ಡಃ _ ಈ ೧೦ ರೋವನಾಂಚಂ” (ಶರಾಯು- ೦೦೭-೨೮); 
ವಿಸ್ಮಯಂಬಡನೆ ಮಯಂ ಬೆರಲ್ಮಿಡಿಯನೇ ಸುರವರ್ಧಕಿ ರೋಮಹರ್ಷ 
ದೊಳೀ ತೊಡರನೆ ಚೀರಘಟ್ಟಿ (ಕಂತ್ರಕಿ. 0-09) ; ನಯನಸಲಿಲದ 
ರೋಪುಹರ್ಷದ ಸತ್ಯಭುವದ ಭೂಮಿಪತಿ ಮೈಯಿಕ್ಕಿದನು ಮುನಿವರನ 
ಚರಣದಲಿ (ಕುನ್ಮಾಂ. ೪-6) - [ಸಂ.] 

ರೋಮಹರ್ಷಣ (ಗು). ೧. ರೋಮಾಂಚನಗೊಳಿಸುವ. (ನಾ). 
೨. ಎ ರೋಮಪುಳಕ : ವಸುಧೆಯದಿರಿತು ಮೇರುಶೈಲಮೆಲ್ಲಾಡಿದುದು 


ಬಸವಳಿದನಹಿ . . . ಆಹವಂ ಘೋರಮಾದುದು ರೋಮಹರ್ಷಣದೊಳು 
(5೨೨೪. ೨೩-೨3): [ಸಂ.] 

ರೋಮಹರ್ಷಿತ (ನಾ). ಪುಳಕಿತನಾದವನು ; ರೋಮಾಂಚನಗೊಂಡ 
ವನು. [ಸಂ.] 


ರೋಮಾಂಗಿ (ನಾ). ಮೈಮೇಲೆ ತುಂಬ ಕೂದಲುಳ್ಳವಳು : ವಾಮನೆ 
ವಿಕಳೆ ರೋಮಾಂಗಿ ಮಾರ್ಜಾಲಾಕ್ಷಿ ಕಪಿಲಕಚೆ ಶುನಕಯಾನೆ. . -ಎನಿಪಂಗನೆ 
ಯರಿಂದ ಗತಾಯು ಪುರುಷಂಗೆ (8ನಂಶ- ೦೭-60)- 
[ಸಂ. ರೋಮಾಂಗಿ: (ರೋಮ 4 ಅಂಗ 4+ )] 
ರೋಮಾಂಚ (ನಾ): ೧. ಮೈಗೂದಲು ನೆಟ್ಟಗೆ ನಿಲ್ಲುವಿಕೆ ; ಪುಳಕ; 
ನವಿರು: * ರೋವಣಾ(ಕ)ಚಃ . , - ರೋಮಹರ್ಷಃ -.ಈ ೧೦ 
ರೋಮಾಂಚಂ” (ಹಯ. ೦೦೭-3೪) ; ಶರೀರದೊಳೆತ್ತಂ ರೋಮಾಂಚ 
ಕಂಚುಕಂ[ಘಣಂ: ವಂ] ಮದಿರಾವಂದವಾಗಿಸೆ ತೆಗಟ್ಟನಾಕೆಯ ನುಡಿಯೊ” 
(100. ೩-೯) ; ರೋಪನಾಂಚಮನಾನಂದಾಶ್ರುವಂ ತಾಳ್ವಿದನಮಲಯಶಂ 
ಭಾರತೀಕರ್ಣಪೂರಂ (ಶಂಕಾಶಾ. ೨-೬೭). ೨. [ಕಾವ್ಯವಿರಾ]ಸಾತ್ವಿಕಭಾವ 
ಗಳಲ್ಲಿ ಒಂದು : ಸ್ತಂಭ ಸ್ವೇದ ರೋಮಾಂಚ - . . ಸಾತ್ಮಿಕಭಾವಂಗಳ್‌ 
(ಎನೀ: 33೬) ; ಮರವಟ್ಟಿರುವುದು, ರೋಮಾಂಚ ಮುಂತಾದ ಸಾತ್ವಿಕ 
ಭಾವಗಳು . . . ಚೇತನವನ್ನು ಧ್ವನಿಸುತ್ತವೆ (ರೃಠ್ಕಾರೋ. ೬೯ ೮೩0). 
[ಸಂ.] 
ಮೈನವಿರೇಳಿಸುವ ; ಪುಳಕವನ್ನುಂಟು 
ಅದೊಂದು ರೋವನಾಚಕಾರಕ ದೃಶ್ಯ (ಅಫ್ಕಾರ್ತ. ೦೨). 
[ಸಂ.] 
ರೋಮಾಂಚಕಾರಿ (ನಾ). ರೋಮಾಂಚವನ್ನಂಟುಮಾಡುವುದು ; 
ಪುಳಕ: ಕೊನೆಯ ಮುಕ್ಕದ ವಿಸ್ಮಯಪಂತೂ ರೋಮಾಂಚಕಾರಿಯಾಗಿದೆ 
(ಕೂತ್ಕಕು- ೦೩). [ ಸಂ. ರೋಮಾಂಚಕಾರಿನ್‌ ] 
ರೋಮಾಂಚಗೊಳ್ಳು (ಕ್ರಿ). ಮೈಗೂದಲು ನಿಮಿರಿ ನಿಲ್ಲು; 
ರೋಮಾಂಚವಾಗು ; ಪುಳಕಹೊಂದು: ಈ ಮಾತನ್ನು ಕೇಳಿ 
ದಾಶರಾಜನು ಹರ್ಷದಿಂದ ರೋಮಾಚಗೊಂಡು "ಕೊಟ್ಟೆ" 
(ನತರಾ- 9)- [ ರೋಮಾಂಚ 4 ಕೊಳ್ಳು ( ಕೊಳ್‌,).] 
ರೋಮಾಂಚತೆ (ನಾ): - ರೋಮಾಂಚ ೧: ಅಲರ್ದು ಕಡವಿನ 
ಮರಗಳ ಪರಿಗತರೋಮಾಂಚತೆಯಿಂ ದೊರೆಮಾಡಿದುದೆನ್ನ ತನುವುಮಂ 
ನೇತಿ ತನ್ನೊಳ್‌ (ತಂದ್ರಥು- ೨-೪೪)- [ಸಂ. ರೋಮಾಂಚತಾ] 
ರೋಮಾಂಚನ (ನಾ): - ರೋಮತಾಂಚ ೧ ; ಹೂಗೊಂಚಲ ರೋಮಾಂಚನ 
[ಸಂ.] 


ರೋಮಾಂಚಕಾರಕ (ಗು). 
ಮಾಡುವ ; 


೦ದನು 


ಪಡೆದೆ (ಕೋಂ. ೨೬ 3). 


೭೬೫೯ 


1 


20 


ರೋವೆ 


ರೋಮಾಂಚನಗೊಳ್ಳು (ಕ್ರಿ). - ರೋಮಾಂಚಗೊಳ್ಳು : ಮೈ ಕೂಡಾ 

ರೋಮಾಂಚನಗೊಂಡಿತು. ಶರೀರವೇ ಒಮ್ಮೆ ನಡುಗಿತು (ಕುಂಶು- ೦೩೩): 
[ರೋಮಾಂಚನ 2. ಕೊಳ್ಳು (ಕೊಳ್ಳ)] 

ರೂಮಾಂಚನವೆಸಗು (ಕ್ರಿ).  ರೋಮಾಂಚಗೊಳ್ಳು : ನಿಟ್ಟಿಸುವಳು 
ಚುಂಬಿಸುವಳು ಮೈ ಜುಮ್ಮುದಟ್ಟಿ ರೋಮಾಂಚನವೆಸಗಿ -ಉಟ್ಟುದು 
ಸರಿದು ಮದನಜಲ ನೆಜ್‌ ಪೊಜಮಟ್ಟುದು ನಾಣೆಡೆಯಿಂದ (ಕುಂ. ೪-೦೯೬). 

[ರೋಮಾಂಚನ | ಎಸಗ್ಳು] 

ರೋಮಾಂಚನಿಸು (ಕ್ರಿ): ಎ ರೋಮಾಂಚಗೊಳ್ಳು : ಮಿಂಚೆ ರೋಮಾಂಚ 

ನಿಸಿತೆಂಬವೋಲ್‌ ಮೊಗಕೆ ತುಳ್ಳಿದುದು ತೈಜಸಂ (ಶ್ರೀರಾಮಾ, ೩೯೯೨೯೯೫), 
[ರೋಮಾಂಚನ - -ಇಸ್ಯು] 

ರೋಮಾಂಚವೇಳು (ಕ್ರಿ). ಎರೋಮಾಂಚಗೊಳ್ಳು: ಶಂಖಿಧ್ವನಿಯು 
ಮೇಲಿಂದ ಮೇಲೆ ಕಿವಿಗೆ ಬೀಳುತ್ತಲೇ ಇತ್ತು. ಅದನ್ನು ಕೇಳಿದಾಗ ನನ್ನ 
ಮೈ ರೋಮಾಂಚವೇಳುತ್ತಿತ್ತು (ನಕ. 6೯). 

[ರೋಮಾಂಚ ೬ ಏಳ್ಳು (< ಏಲ್‌) 

ರೋಮಾಂಚಿತ (ಗು): ೧. ಕೂದಲು ನೆಟ್ಟಿಗಾದ,.- ನಿಮಿರಿದ. (ನಾ). ೨. 
= ರೋಮಾಂಚೆ ೧: ಬರ್ಕನ ವಕ್ತೃತೆಯನ್ನು (೩೧6) ಓದಿದರೆ. 
ಶರೀರವೆಲ್ಲಾ ರೋಮಾಂಚಿತವಾಗಿ ಮನಸ್ಸು ಉನ್ಮತ್ತವಾಗಿ ಹೋಗುತ್ತದೆ. 
(ces. ೩೦). [ಸಂ. 

ರೋಮಾಳಿ (ನಾ). ೧. - ರೋಮಲತೆ; ಕರ್ಪೊದವಿದ ರೋಮಾಳಿ 
ರಂಜಕುಂದೇವಕಿಯಾ (8ಗಂ. ೨-೯೦). ೨. ಎ ರೋಮಾಂಚೆ೧;ಹೊಗರಿಡುವ 
ಹರುಷದಲಿ ರೋವಸಾಗಳ ಗುಡಿಯಲಿ ತನ್ನ ನಿಳಯಕೆ ಮುಗುದೆ ಬಂದಳು 
(ಕುಶ್ಶಾರಿ- &-003)- ೩. ಹೆಣೆದ ಕೂದಲು ; ಜಡೆ : ಕವಿಕುಲಪಾರಿಜಾತೆ 
ಸನ್ಮಂದಗಾಮಿನಿ ಸಿಂಹಿಕೇಯರೋಮಾಳಿಸದೃಶೆ (ಕಂತಿ. ೦೦-೪೫). ೪. 
ಮೈನೆರೆದಿರುವ ಸ್ಥಿತಿ ; ಯೌವನದ ಆರಂಭಕಾಲ. [ಸಂ. ರೋಮಾಲೀ] 

ರೋಮಿ (ಗು). ೧. ಕೂದಲುಗಳಿಂದ ತುಂಬಿದ ; ರೋಮದಿಂದ 
ಕೂಡಿದ. (ನಾ). ೨. ಒಂದು ಬಗೆಯ ಜಿಂಕೆ ; ಚಮರೀಮೃಗ : 
“ ರೋಮಿ: ಗೋಕರ್ಣಮೆನಲು ಚಮರಿಯ ಮೃಗಂ” (ಮಂಗರಾ. 9-0೦) - 

[ಸಂ. ರೋಮಿನ್‌] 

ರೋಮೋದ್ಧಮ (ನಾ). - ರೋಮಾಂಚ ೧: ಆನಂದಾಶ್ರುಬಿಂದು 
ಪ್ರತತಿ ಸುರಿಯೆ ರೋಮೋದ್ಗ ಮಂ ಕೂಡೆ ಪೊಣ್ಮುತ್ತಿರೆ (ಉದಂಪೂ- ೪೯೦); 
ಹೆಳಿದಳು ಚಿತ್ರೆ ಪಾರ್ಥಂಗೆ ರೋಮೋದ್ಗೆ ಮಂ ಸುಭವಿಸುವಂತೆ (ತತ್ರಾಂಗ- 
೪೭-೦೩೦೩) - [Xo.] 

ರೋರುವ (ನಾ). ರುರು ಎಂಬ ಜಾತಿಗೆ ಸೇರಿದ ಒಂದು ಬಗೆಯ 
ಜಿಂಕೆ : ಈ ಕಾಂಡಕ್ಕೆ ಸುತ್ತಿರುವ ಸನ್ನಯುವು ಗೋವಿನದೆ, ಮಹಿಷದ್ದೆ: 
ರೋರುವದ್ದೆ: ಅಥವಾ ಕೋತಿಯದೆ ? (ಬರ್ಮ: 0). [ಸೆಂ. ರುರು] 

ರೋಲಯ (ನಾ). ದುಂಬಿ; ಭ್ರಮರ: “ಮಧುವುತಃ 
ರೋಲಂಬಃ, ಬಂಭರಃ- ೧೫ ತುಂಬಿಯ ಹೆಸರುಗಳು” (ಸಿರ್ಯಾಂತಿ. ೦೬೨); 
ಫಾಲಾಕ್ಷಪದಪದ್ಮಮಕರಂದರಸಪಾನರೋಲಂಬಸಮರೂಪ (ದುರಪು-೩೩-೩೨). 

[o.] 


ರೋಲ್ಯೂಜುಿಕಿ (ನಾ). ಒಂದು ಸ್ಥಳದ ಹೆಸರು: ಕೋಲ್ಡೂ 

ಅುಕ್ಕುತ್ತರೆತಃ . - - ಉದಕಪೂರ್ವ್ವಕಂ ದತ್ತಃ (ಇ6- ೪1: ೩೩-೦೫; 595), 
B23 

ರೋವ (ನಾ). ಇ ರೋಮ ೧:- “ರೋವ - ರೋಮ(ನ್‌) ಎ 


ಕೂದಲು, ತುಪ್ಪಳ” 
ಅವರಿ 


(ತರೃಕೋ. ೩೮), ಮಶಾರಕ್ಕೆ ವಕಾರಂ - ಆಮರೀ - 
. ರೋಮ - ರೋವ (ಕಮರ. ೨೬೩ ಶ್ರಯೋ). 
[ಆ ಸಂ, ರೋಮನ್‌] 


ರೋಷ ೭೬೬೦ ರೋಹಿಣಿ 
ರೋಷ (ನಾ). ಸಿಟ್ಟು; ಕೋಪ: “ ಕೋಪಃ, ಕ್ರೋಧಃ, ಅಮರ್ಷ;, (ಕ೯ನ್ಕ- ೦೦-08) ; ರೋಸದವರ ಮೇಲೆ ರೋಸುವೆ (ಬುರ್ಮಶ. ೬೪). 
ರೋಷಃ, ಪ್ರತಿಘಃ - ಈ ೫ ಮುನಿಸು” (ಶರಾಯು- ೫೯-300); ಆಶೆ ರೋಸಿಕೊಳ್ಳು ಎ ಹೇಸು ; ಬೇಸರಪಡು ; ನಾನು ನನ್ನ 
ಇಲ್ಲದಿಪ್ಪುದೇ ತಪ 'ರೋಷವಿಲ್ಲದಿಪ್ಪದೇ ಜವೆ (ಉಂಠ- ಕ. ೦೪-೨೬); ಮೇಲೆಯೇ ರೋಸಿಕೊಂಡು ಆಕೆಯನ್ನು ಹಿಂಬಾಲಿಸಿದೆ (೧. ೨೦೪)- 
ದುರುಳರಿಬ್ಬರಿಗಿತ್ತರತಿನಿಷ್ಠುರದ ಶಾಪವನಸುರವಂಶೋತ್ಕರದೊಳಗೆ ರೋಸಿಬಿಡು  ಕೋಪಗೊಳ್ಳು ಟ್ಬಾಗು ; ಈ ಪ್ರಪಂಚವನ್ನು 
ಸಂಭವಿಸಿ ನೀವೆಂದಧಿಕರೋಪದಲ್ಲ (644. 0-೪-00): ದೋಷ ಮಾಡು * | ಕಂಡು ಅಷ್ಟು ರೋಷ ಹಿ ಬಿಟ್ಟು ಆ ಮಾತು ಆಡದೆ 


ವವನಿಗೆ ರೋಷ ಬಹಳ (ಗಾಂ), 
ರೋಷಂದಟ್ಟು (ಕ್ರಿ). 


[ಹಂ.] 

ಕೋಪವುಂಟಾಗು ; ಸಿಟ್ಟುಬರು ; ಕ್ರೋಧ 
ಗೊಳ್ಳು : ಮಡದಿಯರ ಮನದಿ ರೋಷಂದಟ್ಟಿದೊಡೆ ಪ್ರುಣ ಬಿಡುವರೈ 
(ನನನೋ, ೯-೬೭). [ರೋಷ 4 ತಟ್ಟು] 

ರೋಷಂಬಡೆ (ಕ್ರಿ). ಕೋಪಗೊಳ್ಳು ; ರೇಗು : ಉಗ್ರರೋಷಂಬಡೆದು 
ಹೊಯ್ದನು ತೋರಣದ ಕಂಬದಲ್ಲಿ ರಕ್ಕಸನ (ತೊರರಾ. 

[ರೋಷ + ಪಡೈ] 

ರೋಪಚ್ಯುತ (ನಾ). ಕೋಪವನ್ನು ಬಿಟ್ಟವನು; ಶಾಂಚಿತ್ತ : 
ಯತಿಗಳುದಿರಿ ನೀವು ರೋಪಚ್ಛುತರಲೇ ಬಳಿಕೀನು ಧರ್ಮಜ್ಞತೆಯ ನೆಲೆ 
ಗಳನಅದ ಮನವೆಅಗುವುದೆ ಕಾಳಗಕಿ (ತುವ್ಮಾಉ- 1-30). [ಸಂ.] 

ರೋಷಣ (ಗು).೧- ಸಿಟ್ಟಿಗೆದ್ದ; ಕೋಪಗೊಂಡ. (ನಾ). ೨. ಸಿಟ್ಟು; 
ಕೋಪ : “ರೋಷಣಂ' ರೋಷಣೀಯಂ, ಈ ೨ ರೋಸ" (706. 
3೬೯). ಹ್ಮ ಕೋಪಗೊಳ್ಳುವವನು : ಕೋಪಿಷ್ಠ: “ಕೋಪನಃ, 
ಕ್ರೋಧನಃ» ಕ್ರೋಧೀ, ರೊಷಣಃ, ಅಮರ್ಷಣಃ _ ಈ ೫ ಮುನಿವವಂ'' 
(10a: ೩೯-೨೦೬) - [ಸಂ.] 

ರೋಷಣೆ (ನಾ). ಕೋಪ ; ಸಿಟ್ಟು ; ಚಿಂತೆ ರೋಷಣೆ ಮಾತ್ರ ಸಮಗುಣ 
ವಾಂತುದಲ್ಲಾ ಧಾತು ಬಲಗಳ ಫಿಂತನಾಗೆಲೆಯಾತ್ಮ ರಕ್ಷಿಪ ದೇವನನವರತಾ 
(ಕರಾಮಾ, ೩33-04): [ಸಂ, ರೋಷಣ] 

ರೋಷಭೀಷಣ (ನಾ). ಕೋಪದಿಂದ ಭಯಂಕರನಾದವನು : ರೋಷ 
ಭೀಷಣನಾಗಿ ಕಾರ್ದನ್‌ ಕಠೋರಮಂ. (ಶ್ರೀರಾಮಾ: ೭3-10) [ಸಂ] 

ರೋಷಸಿ (ನೌ): ಭೂಮಿ ಮತ್ತು ಆಕಾಶ: *“ದ್ಯಾವಾಭೂಮಿ, 
ರೋದಸ್ನೌ, ರೋದಸೀ, ರೋಷಸೀ - ಈ ೪ ನೆಲನುಂ ಆಕಾಶದ ಪೆಸರ್‌” 
(ಹಳಾಡು. ೨6-030), [ಸಂ. ರೋಷ] 

ಶರೋಷಿ (ಗು)- ಕೆರಳಿದ ; ಕುಪಿತಗೊಂಡ : ಸೋದರನ ಧನುರ್ಗುಣಮಂ 
ಛೇದಿಸಿದಂ ರೋಸಿರಾವಣಂ (ಶುರಾಶಾ- 09-08). [ಸಂ- ರೋಸಿನ್‌] 

ರೋಸ (ನಾ). ಎ ರೋಷ: ಚಕ್ಕಟಸವ ಮೊಲೆಗಳುಂ ಕೈಮಿಗ್ಳಂಕುರ 
ದುಗಿಯುಮಲೆಯ ಸೆಳೆಗೊಂಬು ನೊಸಲ್ಗೊ ಕೃಳಕಮುಮಿನಿಯನ 
ರೋಸಕ್ಕೆಡೆಯಾಯ್ಪ ಪ್ಪ ತರುಣಿ ಕುರವತತರುಮು (ರೀರಾವ- ೧೩-83) ; 
ಷಕಾರಕ್ಕೆ . . . ರೋಷ _ ರೋಸ (ತಮರ. ೨೩೩ ಶ್ರಯೋ)- 

[ಆ ಸಂ. ರೋಷ] 

ರೋಸಿಕೆ, ರೋಸಿಗೆ (ನಾ). ಜುಗುಪ್ಸೆ ; ಅಸಹ್ಯ : ಅಧ್ಯಾತ್ಮವನ್ನು 
ಚಿಂತಿಸಿ ಚಿಂತಿಸಿ ನಮ್ಮವರು ಬೇಸತ್ತಿದ್ದಾರೆ. ಇವರಿಗೆ ಆದರಲ್ಲಿ ರೋಸಿಕಿ 
ಯುಂಟಾಗಿದೆ (ಕರುಂ. 60). ರೋಗಿಗೆ ; ಷಡುರಥರೊಂದಾಗಿ' 
ಕೊಂದೊಬ್ಬ ಹಸುಳೆಯ ಹೆಂಡದರು ರೋಸಿಗೆಗೊಳದೆ. (5ರ. 0೬)- 

- [ರೋಸ್ಸು + - ಇಕೆ] 
ರೋಸಿಗೆ ` ರೋಸಿಕೆ ` ನೋ, 
ರೋಸ್ಕು (ಕ್ರಿ). ೧. ಬೇಸರಗೊಳ್ಳು ; ಜುಗುಪ್ಸೆಹೊಂದು : ಮನಸ್ಸು 


), 


ರೋಸಿ ನುಡಿಯಿತು (೩೫೧. ಛಿ. ೨: ಕೋಪಗೊಳ್ಳು ಸ ಸಿಟ್ಟಾಗು ; 
ಸೋಸಿ ದೈತ್ಯರನೆಲ್ಲ ರೋಸಿ ಪ್ರಾಣವ ಕೊಂಡ ದೋಷತನವ ನಾನು 
ಹೇಳಲೆ (ಶೃರಂರ- ರಾ. ೨-೦೦೩-೬) ; ಸಾಸಿರಗಾವುದಕ್ಕೆದಿ ತನ್ನಿಷ್ಟಾರ್ಥ 
ಕೈಸಾರುವ ಸಮಯದೊಳು ರೋಸಿ ಬಿಸುಟು ಮರಳುವ ತೆಜದೊಳು. 


40 


(ಸುರಸಂ, ೨೫), ರೋಸಿಹೋಗು ಎ. ರೋಸಿಕೊಳ್ಳು : ನನೆಗೂ ಜೀವ 
ರೋಸಿಹೋಗಿದೆ (ಸೋಂ ೨೫೪) ಸ. ಶೌಂತಾಳೆ ಮನಸ್ಸು ರೋಸಿ 
ಹೋಯಿತು (ನೂರುರಾ: 0೭೦)- [ದೇ-೫ ತೆಲು. ರೋಯುು) 

ರೋಸ್ಕು (ನಾ). ಕೊಳಕು ; ಹೇಸಿಗೆ: “ರೋಸು _ ಹೊಲಸು" 
(asta. 10). [< ರೋಸ್ಸು] 

ರೋಹಣ (ನಾ). ೧. ಹತ್ತುವುದು; ಏರುವುದು. ೨. ಬೆಳೆಯುವುದು; 
ಏಳಿಗೆ; “ರುಟ್‌, ರುಹಂ, ರೋಹಣಂ, ರೋಹಣೀಯಂ-ಈ ೪ ಮೊಳಕೆ'' 
(ಉಕ, 030). ೩, ಬಾಣ; ಅಂಬು, ೪: (ಸಿಂಹಳದಲ್ಲಿರುವ) ಒಂದು 


ಪರ್ವತ: ತಾರಾಚಳದೊಡನೆ ರೋಹಣಂ ಶೋರ್ದುದೆನರ್ಲ ವರಣ 
ದೊಡನೆ ಖಗಪ್ರಭುವಾ 


ರಣದೊಳ್‌್‌ ಪೋರ್ದು (ಒಗ್ಗು, 94-000); 
ಉರ್ವೀಧ್ರಂ ರೋಹಣಮು ಗಡ್‌ರ್ವರ್ಣಿಸಲಟ್‌ವರಣ್ಣ ತಜ್ಞನಪದಮಂ 
(ತಂತ್ರಥ: ೩-೧೦)- [ಸಂ.] 

ರೋಹಣದ್ರುಮ (ನಾ). ಗಂಧದ ಮರ; ಚಂದನವೃಕ್ಷ. [ಂ.] 

ರೋಹಿ (ನಾ). ೧. ಸವಾರಿಮಾಡುವವನು; ಸವಾರ; ರೋಹಿ ಜಾಗ್ರತೆ 
ದಪ್ಪೆ ಯಾತ್ರೆ ಸುಖ ಸಾಗೀತೆ (ಮುಳುಳ. 0): ೨. ಬೆಳೆಯುವುದು; 
ವೃದ್ಧಿ. ೩. ಒಂದು ಬಗೆಯ ಜಿಂಕೆ: ೪. ಒಂದು ಬಗೆಯ ಮರ; 
“ರೋಹಿ: * ದಾಡಿಮಪೆಷ್ಟಕಃ--ನಾಲ್ಕು ಮುಳ್ಳುಮುತ್ತುಕದ 
ಹೆಸರುಗಳು” (ರ್ಣ ಆಕ: 0೬)- ... [ಸಂ.] 

ಶೋಹಿಣ (ಗು)- ೧. ರೋಹಿಣೀನಕ್ಷತ್ರದಲ್ಲಿ ಹುಟ್ಟಿದ. (ನಾ). 
೨. ವಿಷ್ಣು. ೩. ಒಂದು ಬಗೆಯ ಸಸ್ಯ; ಮುಳ್ಳುಮುತ್ತುಗ. '[೫ಂ.] 

ರೋಹಿಣಿ (ನಾ). ೧: ಹತ್ತುವುದು; ಸವಾರಿ ಮಾಡುವುದು. ೨. 
ಶ್ರೀಗಂಧ; ಚಂದನ: *"ರೋಹಿಣಿ ಮಲಯಜಂ ಚಂದನಂ ಗಂಧಮೆಂದೆ 
ನಿಕ್ಕುಲಿ' (ಮಗಗ ೯೯-೨0): ಸಿ ಕೆಂಬಣ್ಣದ ಹಸು: “ರೋಹಿಣಿಯನಡ್ಡಿ 
ಯರ್ಜುನಿ ವೃಷೆ ಗೋ /ವೈಷಭ ವಾಹಿನಿಯೆನೆ ಹಸು್‌ (ಮಂಗರಿ ೫4-೬). 
೪. ದಕ್ಷಬ್ರಹ್ಮನ ಮಗಳು; ಚಂದ್ರನ ಹೆಂಡತಿ: “ರೋಹಿಣೀ 

* 080), ಕ್ಲಿತಿಗೆ ಲಕ್ಷ್ಮಿಗೆ ರೋಜಿಣಿಗೆ ಭಾರತಿಗೆ 


ಚಂದ್ರನ ಹೆಂಡತಿ” (೫ 
* ನೂಟಿಮಡಿ ಗಂಗಾಯಿ (08. ೪-40): ೫. ವಸುದೇವನ 
ತಾಯಿ: ಮಾಯಾದೇವಿ .. .' ದೇವಿಯ 


ಹೆಂಡತಿ; ಬಲರಾಮನ 
ಗರ್ಭದರ್ಭಕನನತ್ತಲ್‌ ಗೋಕುಲಕ್ಕುಯ್ದು . . . ಯೋಜಿಸಿದಳುತಾ 
೨-೬೦). ೬. ಮೈನೆರೆದ ಹುಡುಗಿ. ೭. 


ರೋಹಿಣೇಗರ್ಭದೊಳ್‌ '( 

ಒಂದು ಬಗೆಯ ಸಸ್ಯ ; ಕಟುಕರೋಹಿಣಿ ; “ಕಟುಃ. ಕಟುಂಭರಾ, 
ಅಶೋಕಾ, ರೋಹಿಣೀ - . . ಶಕುಲಾದನೀ-೯ ಕಟುಕರೋಹಿಣೀ ಹೆಸರು 
ಗಳು" (ಹರ್ದಾ. ೦೩೦- ೮. ಒಂದು ಬಗೆಯ ಕಂಠರೋಗ: ಪಿತ್ತಾಧಿಕ್ಕ 
ದಿಂದ ಉಂಟಾಗಿ ಕೊರಳ ನರಗಳು ಬಿಗಿದು ಬಾಯಾಜಾಕೆ ತಾಪ: ಬಳಲಿಕೆಗಳ 
ಉಂಟುಮಾಡುವದು ರೋಹಿಣಿ ಎನಿಸಿಕೊಂಬ ಕಂಠರೋಗವೆಂದಣುವುದು 
(ತೈದ್ಯಹಾ,. ೫. 00೭). ೯. [ಜ್ಯೋತಿ] ಇಪ್ಪತ್ತೇಳುನಕ್ಷತ್ರಗಳಲ್ಲಿ 
ನಾಲ್ಕನೆಯದು ಮತ್ತು ಆ ನಕ್ಷತ್ರದಲ್ಲಿ ಬರುವ ಮಳೆ : ಅಶ್ವಿನಿ 
ರೋಹಿಣಿಯದಿತಿಯೆಸಿಪ್ಪಿನಿತುಂ ನಕ್ಷತ್ರ ಮುತ್ತಮಂ  ಪೊಸ್ನತನುಡಲ 
"(ರೋಕೋಶ. 0-03) ; ತಾವರೆಮರದ ಬದಣಿಕೆಯಂ. ರೋಹಿಣಿನಕ್ಷತ್ರದಲ್ಲಿ 


ತಂದು ಮುಂಗೈಗೆ ಕಟ್ಟುವುದು (ಸಕವೈ. 030) ; ರೋಹಿಣಿ ಮೃಗಶಿರ . , , 


ಆಶ್ಲೇಷ ಈ ಆರು ಮಳೆಗಳಲ್ಲಿ ಮುಂಗಾರಿಯನು ಬಿತ್ತುವದು (ಕೃಜಶ್ರ- ೬೫); 
ಜೆ ಹಹ 


ರೋಹಿಣಿಸಂಧಿ 


ರೋಹಿಣಿ ಬಿತ್ತನೆ ರೋಗವಿಲ್ಲದೆ ತೆನೆ (ಣರ): 
ರೋಹಿಗ್ಯಾದಿಕಲ್ಯ ಎ ಕಟುಕರೋಹಿಣಿ ಮುಂತಾದುವುಗಳಿಂದ 

ಮಾಡಿದ ಒಂದು ಬಗೆಯ ಔಷಧದ್ರವ್ಯ: ರೋಹಿಣ್ಯಾದಿಕಲ್ಯ-ಕಟುಕ 
ರೋಹಿಣಿ, ಕೊತ್ತುಂಬರಿ. . - ಗೋರೋಜನ ಇವುಗಳನ್ನು ಸಮವಾಗಿ 
ಸೇರಿಸಿ, ಕಲ್ಕ ಮಾಡಿ ಸಹದೇವಿರಸವನ್ನು ಸೇರಿಸಿ ಕೊಟ್ಟಲ್ಲಿ ಸರ್ವಜ್ವರವು 
ಬಿಡುವುದು (4ನ. 009): ರೋರಣ್ಯಿದಿಫೃತ ಕಟುಕರೋಹಿಣಿ 
ಮುಂತಾದುವನ್ನು ಹಾಕಿ ಮಾಡಿದ ಒಂದು ಬಗೆಯ ಔಷಧದ್ರವ್ಯ: 
ರೋಹಿಣ್ಕಾಧಿಘೃತ ಕಟುಕರೋಹಿಣಿ ೫ ತೂಕಮಂ ಚೂರ್ಣವ 
ಮಾಡಿ ಹಾಕಿ ತೊಳಸಿ ಇರಿಸಿಕೊಂಡು ನಿತ್ಯವೂ ಸೇವಿಸಲು ಹಳೆಯ ಜ್ವರ 
ಗುಣಮಕ್ಕುಂ (ಕ್ಕಿ: 039)... (ಸಂ. ರೋಹಿಣೀ 

ರೋಹಿಣಿಸಂಧಿ (ನಾ). ಕುದುರೆಯ ಒಂದು ಅಂಗ : ತ್ರಿಕದೆರಡುಂ ಕೆಲಕ್ಕುಂ 
ರೋಜಿಣಿಸಂಧಿಯೆಂಬ ಪೆಸರಕ್ಕುಂ (6ಕ್ಕಶಾ- 66-6)- [ರೋಹಿಣಿ 4 ಸಂಧಿ] 

ರೋಹಿಣೀಪರಿಗತ (ನಾ). ೧.ಕೆಂಪುಬಣ್ಯ್ಯದ ಆಕಳಿನಿಂದ ಕೂಡಿದುದ: 
೨. ರೋಹಿಣೀನಕ್ಷತ್ರದಿಂದ ಕೂಡಿದುದು.೧, ೨ : ನೀಹಾರರುಕ್ಕಿತ್ತ 
ವೃತ್ತದನೊಲ್‌ ರಃಜಿತರೋಹಿಣೀಪರಿಗತಂ - ಏಂ ಚೆಲ್ವಾಯ್ತೊ 
ಗವ್ಮಾಶ್ರಯಂ (ಊರಾರ- ೫-೦೨೦): [ಸಂ.] 

ರೋಹಿಣೀವಲ್ಲಭ (ನಾ). ಚಂದ್ರ: “ಇಂದುಃ - .. ರೋಹಿಣೀವಲ್ಲಭಃ 

- ದಾಕ್ಷಾಯಣೀರಮಣಃ-ಈ ೧೨ ಚಂದ್ರನ ಪೆಸರ್‌” (ಕಣಯ. 

6-93), [ಸಂ.] 

ರೋಹಿತ (ಗು). ೧. ಕೆಂಪಾದ; ಕೆಂಪುಬಣ್ಣದಿಂದ ಕೂಡಿದ. (ನಾ). 
ಪಿ. ಕೆಂಪುಬಣ್ಣ ; ರಕ್ತವರ್ಣ : “ಲೋ&ಿತಃ: ರೋಹಿತಃ, ರಕ್ತಃ- 
೩ ಕೆಂಪುಬಣ್ಣದ ಹೆಸರುಗಳು” (ಠಾ: ೪). ೩. ನೆತ್ತರು; ರಕ್ತ: 
ಕುಳೆಮ್ಮೆಯ ಕಲ್‌ಯಲಾಗಿ ಹಾಲು ರೋಹಿತವಾಗಿ ಬಿದ್ದಿತತ್ತಿ (ರೋ: 
೨೨೩-೬೬೬); ಏಳ್ನರುತಿರ್ದಪುದಿತ್ತ ನಿನ್ನ ಪೆರ್ಬಲಮುಡಿದಸ್ಥಿಯಿಂ ಸುರಿವ 
ರೋಹಿತದಿಂ (ಉಃಕೀ: ೫-೦೦೯). ೪. ಒಂದು ಬಗೆಯ ಜಿಂಕೆ ; ಚಮರೀ 
ಮೃಗ : "ರೋಹಿತಃ, ಚಮರಃ -ಚೌರೀಬಾಲದ ಮೃಗ” (aoe: ox) 
೫. ಕುಂಕುಮಕೇಸರಿ. ೬. ಮನುಷ್ಯನ ಕಣ್ಣಿಗೆ ಕಾಣುವುದಿಲ್ಲ 
ವೆಂದೂ ನೆಟ್ಟಗಿರುವುದೆಂದೂ ನಂಬಲಾದ ಕಾಮನ ಬಿಲ್ಲು: “ಇಂದ್ರನ 
ಬಿಲ್ಲು ಹುಜು(ವಾದುದು) ರೋಹಿತಮೆಂಬುದು” (ಶಂಯು. 00-8೭) - 
೭. ಒಂದು ಬಗೆಯ ಕೆಂಬಣ್ಣದ ಮಾನು :. “ರ್ಯೊಹಿತು, ಮದ್ದುರಃ 
ಯಾವಾಗಲೂ ಮುಳುಗಿಕ್ಕೊಂಡಿರುವ ಮಾನು, ಕೆಂಪುಮಾನು” (ಸರಾ. 
6೨); ಆಳದ ಮಡುವಿನೊಳಾಡುತಲಿದ್ದರು ತಾನು ನಿಗರ್ವಿ ರೋಹಿತನು 
ಉಂಗುಟಮಾತ್ರದ ನೀರಿನೊಳಿದ್ದರು ಶಫರಿ ತಾ ಪುರ್ಫರಾಯತನು 

[ಸಂ.] 

ರೋಹಿತಕ (ನಾ). ಒಂದು ಬಗೆಯ ಮರ; ಮುಳ್ಳುಮುತ್ತುಗ : 
“ರೋಹೀ, ರೋಹಿತಕ್ಕ- ಪ್ಲೀಹಶತ್ರುಃ ದಾಡಿಮಪುಷ್ಟಕ; - ೪ ಮುಳ್ಳು. 
ಮುತ್ತಗದ ಹೆಸರುಗಳು” (ಸ್ಯಾ: ೦೨): [ಸಂ.] 

ರೋಹಿತಾಶ್ವೆ (ನಾ). ೧. ಕೆಂಪುಕುದುರೆಗಳನ್ನುಳ್ಳವನು ; ಅಗ್ನಿ: 
“ಅಗ್ನಿಃ , - . ಅನಲಃ, ರೋಹಿತಾಶ್ವಃ . - - ಅಬ್ಬತ್ತಂ - ೩೪ ಅಗ್ನಿ 
ಹೋತ್ರನ ಹೆಸರುಗಳು" (೬064: 34). ೨. ಹರಿಶ್ಚಂದ್ರನ ಮಗ; 
ಲೋಹಿತಾಶ್ವ : ರೋಹಿತಾಶ್ತನು ಮರಣಹೊಂದಿದಾಗ ಅವನ ತಾಯಿ 
ತಂದೆಗಳು ಹೇಡಿತನದಿಂದ ಅಗ್ನಿಪ್ರವೇಶಮಾಡಲು 


(3088. ೭೨-೪೪): 


ಸಿದ್ದರಾದರು 
ಇ" 


(sin: 


೨೯ Leet). [ಸಂ.] 

ರೋಹಿಷ (ನಾ). ೧: ಒಂದು ಬಗೆಯ ಸುವಾಸನೆಯ ಹುಲ್ಲು; 
ಲಾಮಂಚ. ೨: ಒಂದು ಬಗೆಯ ಮಾನು. ೩. ಒಂದು ಬಗೆಯ 
ಜಿಂಕೆ. [ಸಂ. 


೭೬೬೧ 


20. 


40 


ರೌದ್ರತೆ 


ರೋಹಿಸು (ಕ್ರಿ). ಮೇಲೆಬೀಳು ; ಆಕ್ರಮಿಸು : ಆ ಕಾಕರಾಸರುಮೆಟ್ಟು 
ಪೆರ್ಗುಣಣ್ನಿಯ ಕೋಟೆಯಾನ್‌ ರೋಹಿಸಿ (ಎಳ. 7111, ಸೊರ: ೦೦-೪; 
ಕು: 500): [ರೋಹಣ್ಣ. - ಇಸ್ಸು] 

ರೋಹೀತಲ್ಲ (ನಾ). ಒಂದು ಊರಿನ ಹೆಸರು : ತಸ್ಯ ಜೂರ್ವ್ವತಃ ರೋಹೀ 
ತಲ್ಲಗ್ರಾಮಃ (34, x1: 3೨೬೬-೩೪; 922 )- [?] 

ರೌಕುಳ ` ರವಕುಳ ' ನೋ. 

ರ್‌ಕುಳಿ (ನಾ). ಚೆಲ್ಲಾಪಿಲ್ಲಿ ; ಅಸ್ತವ್ಯಸ್ತತೆ; ಆ ರೌಕುಳಿಯ ರಣದೊಳೆತ್ತೆ 
ತ್ತಲುಂ ಪರಿದಪಾರಶೋಣಿತನದಿಗಳ್‌ (ಕೇಷರಾ - ೦೬-೩೭): [-ಆ ರವಕುಳ] 

ರೌಚನಿಕ (ಗು). ೧. ಹಳದಿಬಣ್ಣದ. (ನಾ). ೨. ಹಲ್ಲಿನ ಮೇಲಿನ 
ಕೊಳೆ. [ಸಂ.] 

ರೌಚ್ಯ (ನಾ)- ೧. ಕಾಂತಿ; ಹೊಳಪು: “ರುಕ್‌, . . ರುಚ್ಯಂ, ರೌಚ್ಯಂ 
ಈ ೬ ಪೊಗರ್‌” (14: ೧೩0) - ೨. ಹದಿನಾಲ್ಕು ಮನುಗಳಲ್ಲಿ ಒಬ್ಬ: 
ರುದ್ರಸಾವರ್ಣಿಕ ರೌಚ್ಯ ಇಂದ್ರಸಾವರ್ಣಿಕರೆಂಬ ಹದಿನಾಲ್ಕು ಮನುಗಳ್‌ 
(ಏಿವೇಕೆ- 30%). [ಸಂ.] 

ರೌಡಿ (ನಾ). ತುಂಟಃ ಪುಂಡ ; ಆ ಹಳ್ಳಿಯಲ್ಲಿ ಅವನು ರೌಢಿರಂಗಣ್ಣ 
ನೆಂದೇ ಹೆಸರುವಾಸಿಯಾಗಿದ್ದಾನೆ (ರೂ). [+ %o. Rowdy] 

ರೌಡು (ನಾ). ಆರ್ಭಟ ; ಜೋರು (7): ಈ ಸಾರಿ ಜಾತ್ರೀ ರೌಡು 
ಸ್ವಲ್ಪ ಹೆಚ್ಚು ಮಾಡಬೇಕಾಗೇದ (ತಿರುಗು- *ತ) ; ಲಗೂ ಹೋಗೌ ಎಂದು 
ರೌಡು ಮಾಡಿದನು (ಗಂತಾಯಿ- ೧೪೪). 

ರೌಡಿಗೇಳು ಎ ಉದ್ರೇಕಗೊಳ್ಳು ; ಅಬ್ಬರಮಾಡು ; ಅವರು 

ತುಸು ರೌಡಿಗೆದ್ದೇ ಮಾತಾಡಿದರು (ಗಂರೂಯ. ೪೩). [ಕ್ಷಿ 

ರೌದ್ರ (ಗು). ೧. ರುದ್ರನಿಗೆ. ಸಂಬಂಧಿಸಿದ. ೨. ಭಯಂಕರವಾದ ; 
ಭೀಕರವಾದ ; ಮಹಾಬೀಭತ್ಸುಕುತ್ಸಿತೋತ್ಪತ್ತಿಸ್ಟಾ; ನಂಗಳೊಳುತೃಷ್ಟ 
ಕೃಷ್ಣನೀಲಕಪೋತಲೇಕ್ಕಾನುಬಂಧರೌದ್ರ ಪರಿಣಾಮಪರಿಣತರುಂ (ಹಕುರೂ- 
೧೦-೪೦ 5); ಹರುಷದಿಂ ಶಾಂತಿ ಸತ್ಯಂ ಭೂತದಯೆಗಳಂ ದೊರಕಿಸಿಯೆ 
ಕ್ರೋಧಾರ್ಥರೌದ್ರಮಿಥ್ಯಂಗಳೆಂ ಪರಿಹರಿಸಿ (ಜಗ, ೮-೦೬). (ನಾ). ೩. 
ಭಯಂಕರತೆ ; ಬೀಭತ್ಸ- ೪. ಕೋಪ ; ಕ್ರೋಧ: ೫. ಬಿಸಿಲು: 
“ ಆತಪಃ , ರೌದ್ರಃ (ಕಥ್ಯತೇ) -- ಈ ೨ ಬಿಸಿಲೆ ” (ಕಾಯು, 
6-10). ೬. ಒಂದು ಕ್ರೂರದೇವತೆ. ೭. ಅರುವತ್ತುನಾಲ್ಕು 
ಸಂವತ್ಸರಗಳಲ್ಲಿ ಐವತ್ತುನಾಲ್ಕನೆಯದು ;, ರೌದ್ರಿ. ೮] 
[ಕಾವ್ಯಮಾ] ನೆವರಸಗಳಲ್ಲಿ ಒಂದು; ಕ್ರೋಧವೆಂಬ ಸ್ಮಾಯಾ 
ಭಾವದಿಂದ ಹುಟ್ಟುವ ರಸ: "ಶೃಂಗಾರ; ಹಾಸ್ಯಃ, ಕರುಣಃ 
ರೌದ್ರಃ - - - ಶಾಂತಃ - ಈ ೯ ರೆಸಂಗಳ್‌ '' (ಕಣಯ. 0೬-೪೨): 
ಶೃಂಗಾರ ಕಾಸ್ಯ ಕರುಣ ರೌದ್ರ. . . ನವರಸಾವಸ್ಥೆ (ಕೀಳ. ೨೨೭) ; 
ರೌದ್ರ- ಗದಾಯುದ್ಧದಲ್ಲಿ ಮತ್ತ್ತು ವೇಣೀಸಂಹಾರದಲ್ಲಿ ದುರ್ಯೋಧನ 
ಭೀಮರ ಆಟೋಪ ಬರುವ ಕಡೆಗಳು (408. 0೪0). ೯. [ಜೈನ] 
ನಾಲ್ಕು ಬಗೆಯ ಧ್ಯಾನಗಳಲ್ಲಿ ಒಂದು: ಆರ್ತರೌದ್ರಧರ್ಮಶುಕ್ಲಾಭಿ 
ಧಾನಧ್ಯಾನಚತುಷ್ಟಯಮುಮಂ (ಸುಳುತಾ- ೩-೩೯ ವ): [ಸಂ] 

ರೌದ್ರಕ (ನಾ)- ಉಗ್ರತೆ; ತೀಕ್ಷ್ಣತೆ : ಕುಶನೆ ಕೇಳಚ್ಚರಿಯ ಕಣದವು 
ರಸವನಿರಡಕ್ಷಿಗಳು ಲಕ್ಷ್ಮಣ ದಶಮುಖರ ಮೇಲಿಂದುಸೂರ್ಯರ ಶಾಂತ 
ರೌದ್ರಕದ (ಕೊಂ. ೬-೨೩-೦). [ಸಂ.] 

ರೌದ್ರಕಾಲ (ನಾ)- ರಾತ್ರಿ; ಇರುಳು: ಈ ರೌದ್ರಕಾಲದಲ್ಲಿ ರಾಕ್ಷಸರಿಗೆ 
ಬಲ ಹೆಚ್ಚಾಗುತ್ತದೆ (ತಣ. ೩೪): [ಸಂ.] 

ರೌದ್ರತೆ (ನಾ). ಭಯಂಕರತೆ ; ಭೀಷಣತ್ವ : ನಂದೀಶ್ವರನ 
ಸರ್ವಜ್ಞತೆಯ ಭೃಂಗೀಶ್ವರನ ಶಿವ ಲಿಂಗೈಕಭಾವನೆ ವೀರಗಣವರನ ಪರಮ 


ರೌದ್ರತೆ (014: ೫೬-೫)- [೫ಂ. ರೌದ್ರತಾ;] 


ರೌದ್ರತೆವೆಜು ೭೬೬೨ ರೌಹಿಣೇಯ 


ರೌದ್ರತೆವೆಟು (ಕ್ರಿ): ಭಯಂಕರವಾಗು ; ಭೀಷಣತ್ವವನ್ನು ಹೊಂದು : 
ಪುಟ್ಟೆ ಸಮಸ್ತಧಾತ್ರಿಗೆ ಭಯಂ ನಿಟಲಾಕ್ಷ ಚತುರ್ಭುಜಾನ್ವಿತಂ ಪುಟ್ಟಿದ 
ಗುರ್ವು ರಾವಣನ ರೌದ್ರತೆವೆತ್ತವತಾರವೀತನೊಂದೊಟ್ಟಜೆ (arte. ೭-೯೩). 
[ರೌದ್ರತೆ 4 ಪೆಟ್ಟು] 
ರಾದ್ರದೃಷ್ಟಿ (ನಾ). [ನಾಟ್ಕ] ಉಗ್ರತೆಯನ್ನು ಸೂಚಿಸುವ ನೋಟ ; 
P” ಹುಬ್ಬನ್ನು ಗಂಟಿಕ್ಕಿ ಕಣ್ಣನ್ನು ಕೆಂಪಗೆ ಮಾಡಿ ರೆಪ್ಪೆಬಡಿಯದೆ 
ನಟ್ಟ ದೃಷ್ಟಿಯಲ್ಲಿ ಆತುರದಿಂದ ನೋಡುವುದು” (೧್ಮರ. ೨೬೭ 
ಕರ್ಮಾನುತಾದ) : ಎವೆಫೊಯ್ಯದೆ ಕಡುಗೆಂಪಂ ಸವನಿಸಿ ನಟ್ಟಾಲಿಗೊಂಡು 
ಪುರ್ವಂ ಗಂಟಿಕ್ಕುವ ಭಾವದಿಂದೆ ನೋಡುವ ತವಕು ಮಿಗೆ ರೌದ್ರದೃಷ್ಟಿ 
ಯೆನಿಕುಂ (0ಸ್ಮರೆಂ- 4-0). [ಸಂ.] 
ರಾದ್ರಧ್ಯಾನ (ನಾ).-ರೌದ್ರ ೯: ಬಹ್ವಾರಂಭಸುರುಭರೌದ್ರಧ್ಯಾನ 
ಪರಿಣತಂ (6೦4, ೨-00); ಬಹ್ವಾರಂಭರೌದ್ರ ಧ್ಯಾನದಿನುಪಾರ್ಜಿತ 
ನರಕಾಯ:ಷ್ಯನಾಸನ್ನಮ್ಮತ್ತುವಾಗಿ (ನಂತ ೦೪). [ಸಂ,] 
ರೌದ್ರರತಿ (ನಾ). ಉಗ್ರವಾದ ಸುರತ : ಅವಳು ಕೋಪದಿಂ ಕೆಂಗಣ್ಣಾಗಿ 
ಎವೆ ಇಕ್ಕದೆ ನೋಡುವಳು. ಅವನತ್ಮಂತ ಭಾವಿಸುವಳು . , . ನಖಕ್ಷತಂ 
ಗೈದು ಪೀಡಿಸಿ ಅವನ ಕೆಳಗಿಕ್ಕಿ ಮೇಲೇರಿ ಉಸರಿಸುರತಂಗೈವಳು. ಇದು 


ಠೌದ್ರೆ (ನಾ). ೧. ಭಯಂಕರವಾಗಿರುವವಳು : ಕಡುವೇದನೆಯ 
ಕಳಕಳದ ಹಾಹಾರವದ ರೌದ್ರೆ ಸುಭದ್ರೆ ನಡೆತಂದು (ಕುಪ್ಕಾರ್ರೋ,- ೬-00: 
೨. ದುರ್ಗೆ: ಜಯ ರೌದ್ರೆ ಭೈರವಿ ವಿರೂಪಟ್ಟಹಾಸಿನಿ (ರರು: 60)- 

[ಸಂ. ರಾದ್ರಾ] 

* | ರೌನಾಡು (ನಾ). ಒಂದು ಪ್ರದೇಶದ ಹೆಸರು ; ಅಯ್ಯಪ್ಪ; ' ರೌನಾಡ 
ಪಕ್ಕದ ಭಾಗದ ತೋಂಟಮವಮಾ ಮೂಡಣ ಬಸದಿಗೆ ಕೊಟ್ಟರ್‌ 
(60. ೦60, 217. ೬-೩ ; 800)- [? 4 ನಾಡು] 

ರೌಪ್ಯ (ಗು). ೧. ಬೆಳ್ಳಿಯಿಂದ ಮಾಡಿದ ; ಕಜತದ. (ನಾ). ೨. 
ಒಂದು ಬಗೆಯ ಲೋಹ ; ಬೆಳ್ಳಿ ; ರಜತ: “ರೌಪ್ಯಮೆನೆ 
ಶಾರಮೆನೆ . , , ಬೆಳ್ಳಿಗಭಿಧಾನಮಕ್ಕುಂ" (ುಂಗ03 ೩೦೩) ; ಖೇಚರ 
ಕಾಂತೆಯ ಹಸ್ತದಿಂ ಕಲಲ್ಹಿದ.  ನವರೌಪ್ಯಕುಂಭಮೆ . . ಕಾಣಲಾದಪು 
ದೆನಲ್‌ . , , ಪೊಳೆಯುತಿರ್ದುದು ಚಂಡಮರೀಚಿಮಂಡಲಂ (ano. 
೪-೩೦) ; ಬಿಳಿಮಂಜು ತಾಂ ರೌಫ್ಯಧೂಳಿಯ ಸಾಂದ್ರಧೌತಧವಳವನೆರಚಿ 
ಮುಚ್ಚಿ ಮೃುಸುಕಿದುದು ಗಿರಿವನಭುವನಮಂ. (್ರ "ರಾವಾ: ೦೯೯-೦೩4). 

[3 
ರೌಪ್ಯಾದ್ರಿ (ನಾ): ಬೆಳ್ಳಿಯ ಬೆಟ್ಟ ಸಿ; ರಜತಗಿರಿ ; ಅರ್ಥಶಾಸ್ತ್ರೋದಾತ್ತಂ 


ರೌದ್ರರತಿ (ಕಾಮಶಾ- ೨44)- [x0] ದಂತೋಪ[ನಲ್‌ಸಿನೆ ರೌಪ್ಯಾದ್ರಿ ಚೆಲ್ವಾದುದಾಗಳ್‌ (೫ಂತಿಫ್ಪು ೧೦-೩೦) ; 
'ಶೌದ್ರರವ (ನು). ಭಯಂಕರವಾದ ಶಬ್ದ,--ಅಬ್ಬರ : ರೌದ್ರರವಛಟ ನಗಂ ತೊಟ್ಟ ನೆ ಚಂಚಚ್ಚಂದ್ರ ಪ್ರೆರೋಚಿರ್ಧವಳಮೆ;ನಿಸಿ ರೌಪ್ಯಾದ್ರಿಯಂ. 

ಛಟಿತನಿಸ್ವನದ ಇಡಿದ ಧೂಳಿಯ ಧೊಮರಃಶಿಯ ಪಡೆ... ದಾವಾಗ್ನಿ ತಿರ್ದುದು (6ಶಫು. ೪-೬೪). [ಸಂ.] 

ಯಂತಿರೆ ಶೋಟಕಿತು (ಕಾಂ: ೬-4). [ಸಂ,] 


38|ರೌಮಕ (ಗು). ೧. ರೋಮದೇಶಕ್ಕೆ ಸಂಬಂಧಪಟ್ಟ... ಸೇರಿದ. 
(ನಾ). ೨, ಅಜ್ಮೀರದ ಬಳಿಯಲ್ಲಿ ದೊರೆಯುವ ಬದು ಬಗೆಯ 
ಎ : “ರೌಮಕಂ: ಬಸ್ತಕಂ'_ ೨ ಸೌಭಂದೇಶದಲ್ಲಿ (ರುಮ) ' ಎಂಬ 
ಗಣಿಯೊಳಗೆ ಹುಟ್ಟುವ ಉಪ್ಪು, ಚೌಳುಬ್ಬಗೆ ಹೆಸರುಗಳು” (ರ್ಯಾಂ 
೨೪೩). [ಸಂ.] 
35| ರೌರವ (ಗು). ೧. ರುರು ಎಂಬ ಜಿಂಕೆಯ ಚರ್ಮದಿಂದ ಮಾಡಿದ. 
ಪಿ. ಭಯಂಕರವಾದ ; ಭೀಕರವಾದ. ೩. ಅಪ್ರಾಮಾಣಿಕತೆ 
ಯಿಂದ ಕೂಡಿದ ; ಮೋಸದ. (ನಾ). ೪. (ಚಿತ್ರವಿಚಿತ್ರ 
ಹಿಂಸೆಗಳನ್ನು ಕೊಡುವುದೆಂದು ಭಾವಿಸಲಾದ) ಭಯಂಕರವಾದ 
ನರಕಗಳಲ್ಲಿ ಒಂದು: “ತಪನಃ . ., ರೌರವ್ಯ , , ಕಾಲಸೂತ್ರಂ 
* ೬ ಆ ನರಕಭೇದಂಗಳ ಹೆಸರುಗಳು” (ರ್ಯಾಂ: ೩೪ ; ಭಾರತದ 


ರೌದ್ರರಸ (ನಾ). ಎ ರೌದ್ರ ೮: ನೃಪತುಂಗದೇವ ಮಾರ್ಗೊತ್ಸವ 
ಮೂರ್ಜಿತೋಕ್ತಿಗಳಿನಕ್ಕತಿರೌದ್ರ ರಸಂ ರಸಾವಹಂ (ಕರಾ. ೨-೦೦೦) ; 
ಕೊ); ಧಾತ್ಮಕವಾದ ರೌದ್ರರಸದಲ್ಲಿ ಹೃದಯಸಂವಾದವನ್ನು ಪಡೆಯುವುದು 
ತಂಮಸಪ್ರಕೃತಿಯವರಿಗೇ ಸಹಜವು (ರಾಂ. ೪೦). [ಸಂ.] 

ರೌದ್ರಾವತಾರ (ನಾ). ಭಯಂಕರವಾದ ಅವತಾರ ; ಉಗ್ರವಾದ 
ರೂಪ : ನಿನ್ನನ್ನೂ ಸೀಳಿ ನಾಲ್ಕುಭಾಗ ಮಾಡಿ ಫಾಲ್ಕುಬಾಗಿಲುಗಳಿಗೆ 
ಜೋತುಹಾಕುತ್ತೇನೆ ನೋಡು ಈಗ ಎಂದು ರೌದ್ರಾವತಾರ ತಾಳಿ , , , 
ಒಳಗೆ ಹೋದಳು. (ಹಳ್ಳ ಶಾ- 606) ; ಜನರು ಅವನ ರೌದ್ರಾವತಾರವನ್ನು 
ನೋಡಿ ಬೆಕ್ಕಂಬೆರಗಾಗುತ್ತಿದ್ದರು (ತತ್ಕೂರು. ೬೨)- x.) 

ರೌದ್ರಾವಹ (ನಾ). ಭಯವನ್ನು ಟುಮಾಡುವುದ್ದುಭೀಕರತೆಯನ್ನುಂಟು 


ಮಾಡುವುದು: ದೇವ ಮದೇಭದಾಕೃತಿಯನಾಂತು ಕೃತಾಂತನೆ ಕಥನಪ್ರಸಂಗವು , , . ಘೋರರೌರವವನ್ನು ಕೆಡಿಸುಗು ಕೇಳ್ದ ಸಜ್ಜನರ 
ಬಂದನೆಂಬ ರೌದ್ರಾವಹಮಪ್ಪುದೊಂದು ಗಜಮೆತ್ತಣಿನಕ್ಕೆ ಪುರಕ್ಕೆ ಬಂದು (ಕುವ: ೦-೨೨) ; ರೌರವ , . , ಕಾಲಸೂತ್ರಗಳೆಂಬವೇ ಯೆಂಟು 
(ಕ್ರ, ೯ ೪). [ಸಂ.] ನರಕಂಗಳು (ಶಿಕೇಕ, 0೬೪). ಪಿ. ಇಪ್ಪತ್ತೆಂಟು ಶಿವಾಗಮಗಳಲ್ಲಿ 
ರೌದ್ರಾಹವ (ನಾ). ಭಯಂಕರವಾದ ಕಾಳಗ; ಭೀಕರವಾದ ಯುದ | ಒಂದು: ಕಾಮಿಕ , . . ವೀರ, ರಾರವ. ಮಕುಟ .. . ವಾತುಲ 


ಗೆದಾಯುದ್ಮಂ ಪರಿಚ್ಛನ್ನಮಿಂತು ದಿನಂಗಳ್‌ ಪದಿನೆಂಟಂ ಸಮೆದುದಾ 
ರೌಡ್ರಾಹವಂ ಭಾರತಂ (ಗಡಾಯು. ೯-೬೬) [ಸಂ.] 

ರೌದ್ರಿ (ನಾ). ೧. ಭಯಂಕರಸ್ವರೂಪವನ್ನು ಹೊಂದಿರುವವಳು. ; 
ದುರ್ಗೆ; ಪಾರ್ವತಿ : ಕ್ರೂರಮಾತೆಯರ, ರೌದ್ರಿಯರ. ಕಟ್ಟುಗ್ರಮೆಜಗಿಂ, 
ತೀರಿಸಿಂ ನಿಮ್ಮ ಕೋಪಂಗಳೆನ್‌ (ಕೃತಾ - ೩೫-೬೫೭) ; ಶಕ್ತಿಯು... 
ವಾಮಾ. ಜ್ಯೀಷ್ಮಾ, ರೌದ್ರೀ ಎಂಬ ಸಂಜ್ಞೆಗಳಿಂದಲೂ ಇರುತ್ತಾಳೆ (ಶಾರರ. 
33೨). ೨. ಅರುವತ್ತುಸಂವತ್ತರಗಳಲ್ಲಿ ಐವತ್ತುನಾಲ್ಕನೆಯದು; 


ಗಳೆಂಬ ಇಪ್ಪತ್ತೆಂಟು ಶಿವಾಗಮಗಳು (ಥಕ. ೬). ೮. [ಜೈನ] 
ಹೆದಿಮೂರು ಇಂದ್ರಕಗಳಲ್ಲಿ ಒಂದು : ರೌರವ ಭ್ರಾತ... 
ಮ್ರಾಂತಾಖ್ಯ ತ್ರಯೋದಶೇಂದ್ರಕ . , . ಬಿಲಂಗಳ್‌ (ತ್ರ. 
[ ಸಂ. ] 
ರೌಸು (ನಾ). ಆರ್ಭಟ ; ಅಬ್ಬರ: ರೌಸಿನಲ್ಲಿ ಯೋಗ್ಯಾಯೋಗ್ಯದ 
ವಿವೇಕವು ಅಳಿದು ಆವೇಶದ ಕೂಗು ಕೇಳಿಬರುತ್ತದೆ. (ಡುಕ್ಕತ್ರ. ೦೬೭) 
ರೌಸಿನಿದ ಎದ್ದು ಕುಳಿತಳು (ಕಂಸಂ- ೪9). [- ಮರಾ. ರವಸ್ಯ] 


0೨೦). 


ಪ್ರಭವ - . -ರೌವ್ರಿ.- , ಅಕ್ಷೆಯವೆಂದಜುವತ್ತು ತೆಆನಾಗಿಯದು ರೌಹಿಣ (ಗು). -೧. ರೋಹಿಣೇನಕ್ಷತ್ರದಲ್ಲಿ ಹುಟ್ಟಿದ್ದ (ನಾ). ೨, 
(889. ೩30). ೩. ಒಂದು ಬಗೆಯ ಬಳ್ಳಿ: `ರೌದ್ರಿಯೆನೆ ಕಣವಿ” ಶ್ರೀಗಂಧದ ಮರ ; ಚಂದನವೃಕ್ಷ. ೩. ಅಗ್ನಿಯ ಹೆಸರುಗಳಲ್ಲಿ 


(ಮಂಂಗರಾ- ೪೪-೪೩) [50, ರಾದ್ರೀ] 
ರಾದ್ರಿಕ (ನಾ). ಭಯವನ್ನುಂಟುಮಾಡುವವನು : ಮೃತ್ಯು ಧ್ಯಾನವನೆ 
ಮಾಡುತಿರುವ ರೌದ್ರೀಕರ ನಡುವೆ ನಡೆದೆ (ಸೂರ್ಯ. ca) [Xo] 


ಒಂದು. [ ಸಂ. ] 
44 | ರೌಹಿಣೇಯ. (ನಾ). ೧, ರೋಹಿಣಿಯ ಮಗ; ಬುಧ: 
“ ರೌಹಿಣೇಯ;. ಬುಧ್ಯ. ಸೌಮ್ಯಃ, ಚಾಂದ್ರಮಸಾಯನ್ಯ ಈ ೪ 


ಲ 


ಬುಧನ ಪೆಸರ್‌ " (ಕಣಾಯು- ೪-೪) ; ನಮ್ಮ ದೇಶದಲ್ಲಿ ಈ ಗ್ರಹಕ್ಕೆ 
ಬುಧ, ರೌಹಿಣೇಯ (೫೩೬೬೬೮7೩) ಎಂದು ನಾಮಕರಣ ಮಾಡಿದ್ದರು. 
(8೫3-03)- ೨: ವಸುದೇವನ ಹೆಂಡತಿಯಾದ ರೋಹಿಣಿಯ 
ಮಗ; ಬಲರಾಮ: “ಬಲದೇವ . .,. ರೌಹಿಣೇಯಃ . - . 
ಹಲಾಯುಧಃ__. ಈ ೧೮ ಬಲದೇವನ ಪೆಸರ್‌  (ತಉಾಯು- ೬-೩೦) ;| 5 
ರೌಹಿಣೇಯಂ ಮಾಯಾವೇಷನಾಗಿ ಗೋಪನಪ್ಪ ಪ್ರಳಂಬನೊಡನೆ ಮಿಕ್ಕ 
ಗೋಪಾಲರೆಲ್ಲಂ ಗೋಪಾಲರೊಡನೆ ಗೆಡೆಯಾಗಿ (೭0. *-33 2). 
೩. ಒಂದು ಬಗೆಯ ರತ್ನ ; ಪಚ್ಚೆ; ಮರಕತ. ೪. ಕರು- 
[ಸಂ, ] 


೭೬೬೩ 


ಲಂಗರಖಾನೆ 


ರೌಹಿಷ (ನಾ). ೧. ಒಂದು ಬಗೆಯ ಜಿಂಕೆ: “ ಸಾರಗ, ರೌಹಿಷ್ಯ, 
ಬೆಟ್ಟಕುರಿ. . , ಪೃಷತಃ, ಚುಕ್ಕೆದುಬ್ಬ”  (ಹಣ್ಯಾತಿ: ೦೬): ೨. 
ಒಂದು ಬಗೆಯ ಹುಲ್ಲು; ಕಾಚಿಹುಲ್ಲು: “ಕತ್ತೃಣಂ . . - 
ರೌಹಿಷಂ-- ೬ ಕಾಚೀಹುಲ್ಲು ” (ಸಿಠ್ಕಾಿ- ೦೫೦). ೩, ಒಂದು ಬಗೆಯ 
ಮಾನು: (೪)- [ಸಂ. 7 

ರ್ಯಾಕಟಿ " ರಾಕಡಿ ` ನೋ. 

ರ್ಮಾಕಟೆ * ರಾಕಡಿ ' ನೋ. 

ರ್ಯಾಕಡೆ ' ರಾಕಡಿ ' ನೋ. 

ರ್ಯಾಗಟೆ ` ರಾಕಡಿ ' ನೋ. 


ಲ 


ಲ (ನಾ). ೧. ಕನ್ನಡ ವರ್ಣಮಾಲೆಯ ನಲವತ್ತೆಂಟನೆಯ ಅಕ್ಷರ; | 
ಅವರ್ಗೀಯದ ಮೂರನೆಯ ವರ್ಣ ; ಲಕಾರ. ೨. [ಗಣಿತ] 
ಮೂರು ಎಂಬ ಸಂಖ್ಯೆಯ ಸಂಕೇಶ ; “ಗಡ ಬ ಲಂ ಮೂಳಕ್ಕು” 
(ಮುಂಗಂ9- ೦೦೪-೦೦): ೩. [ಛಂದ] ಲಘು ಎಂಬುದರ ಸಂಕೇತ : 
“ಮಯರಸತಜಭನಂಲಗವೆನಿಪ್ಪಕ್ಷರಂ ಗಣಾಕ್ಷರಗಳ ಕ್ಕು 0" (ಮಂಗರಾ* | 5 
90೬-೦೪); ಮಯರಸತಜಭನಲಗವಿನಿಚಯವೆಂಬಿವು ನಿಯಮದಿಂ ಗಣಾಕ್ಷ 
ರಮಕ್ಕುಂ [CE 

ಲಂಕ (ನಾ)- ಬಡಗಿ : ಲಂಕರೊಕ್ಕಲಲ್ಲಿ ಆಚುತಿಂಗಳ್ಳೆ ಮಣೆತಿವಿಗೆ ಮರವಿ 
ಯೆಂಬಿಪೊನ್ನಕ್ಕುಂ ವರ್ಷಕ್ಕೆ ಮಂಚವೊನ್ನಕಂ (ಎ. ೫1x, ೩೩-೨೪; 
216) ; * ಬಡಿಗ, ಮರದ ಕೆಲಸ ಮಾಡುವವನು” (43. ೫15, ಪು 
೩೫ ಶಾಂಕರ). 

ಲಂಕಿಗ (ನಾ): ಲಂಕೆಯಲ್ಲಿ ವಾಸಿಸುವನು ; ಲಂಕೆಯ ಪ್ರಜೆ : ಲಂಕೆಗಿನ್‌ 
ಸುಖಮೆಲ್ಲಿ? ಲಂಕೆಗಿನ್‌ ಶುಭಮೆಲ್ಲಿ? ಲಂಕಿಗರ್‌ ನಮಗೆ ನೆಮ್ಮದಿಯೆಲ್ಲಿ ? 
(toss. 9೩೬-960) [ಲಂಕೆ + ಇಗ] 

ಲಂಕಿಣಿ (ನಾ). ೧- ಲಂಕೆಯ ಕಾವಲಿನ ರಾಕ್ಷಸಿ: ಹರಿತಂದಳಾ . . - 
ಮಹಾದ್ಭುತಘೋರರಕ್ಕಸಯುವತಿ ಲಂಕಿಣಿಯೆಂಬವಳು ರಕ್ಕಸಿಯರೊಡ 
ಗೂಡಿ (ಕೊಂ03- 3-3-೭) ; ಲಂಕಿಣಿಯನು ಕೊಂದು ಶಂಕೆಯಿಲ್ಲದೆ ನಾನು 
ಬಿಂಕದಿಂದಲಿ ಬಂದೆ (ಕರರ. ೪-೬೪-3). ೨. (ಆಲಂ) ದುಷ್ಟ ಹೆಂಗಸು; 
ಗಯ್ಯಾಳಿ ; ಆ ಲಂಕಿಣಿಯ ಕಾಲು ಕಟ್ಟಿಕೊಳ್ಳುವ ಸ್ಥಿತಿ ನನಗೆ ಬಂತು 
(ಕುಜಾಗ. ೪0). * ತಾಟಕಿ ' ಪರಾ. [< ಸಂ. ಲಂಕಾ] 

ಲಂಕಿಣಿಎಿದ್ಯೆ (ನಾ)- (ಆಲಂ) ಘಾಟಿತನ ; ಕುಯುಕ್ತಿ :. ಅವಳಿಗೇನು 
ಬಂದಿದೆ ರೋಗ ! ಲಂಕಿಣಿವಿದ್ಯೆ ಮಾಡಿದ್ದಾಳೆ (ಮಶಾಗ: ೦೭೬೮). 

[ಲಂಕಿಣಿ 4. ವಿದ್ಯೆ) 

ಲಂಕೆ (ನಾ): ೧. ಭಾರತದ ದಕ್ಷಿಣಕ್ಕಿರುವ ಒಂದು ದ್ವೀಪ ; ಸಿಂಹಳ; 
p ಈಗಿನ ಸಿಲೋನು. ಇದರ ರಾಜಧಾನಿಗೆ ಲಂಕಾನಗರಿ ಎಂಬ 
ಹೆಸರಿತ್ತು : ಲಂಕೆಯ ಚಿಲ್ವಂ ನೋಡುತ್ತುಂ. - . . ಆರಮನೆಯಂ ಪೊಕ್ಕಂ. 


to 


25 


(ತುಂರಾಮಾ- ೦೪-೯೬); ರಾವಣಾಸುರ ಲಂಕೆಯಲಿ ಮತ್ಸಾ ವತಾರೆಂ ಮತ್ಸ್ಯ 
ಕೇಶ್ವರದೇವರಂ ತಾ ನಿಲಿಸಿ ಭಜಿಸನೆ (ಪ್ರ ೩೪-೬3) ; ಅಂಕೆಯಿಲ್ಲದ 
ಕೋತಿ ಲಂಕೆ ಸುಟ್ಟಿತು (ಣರ). ೨. ಒಂದು ದ್ವೀಪಸಮುದಾಯದ 
ಹೆಸರು : ಗೋದಾವರೀನೆದಿಯು ಸಮುದ್ರಕ್ಕೆ ಸೇರುವ ಕಡೆ ., 
ಲಂಕೆಗಳು ಎಂದು ಕರೆಯಲ್ಪಡುವ ಅನೇಕ ದ್ವೀಪಗಳೂ . , . ಇವೆ 
(ಗೋಳ. 60)- [ಸಂ. ಲಂಕಾ] 

ಲಂಕೋಯಿಕೆ (ನಾ). ಒಂದು ಬಗೆಯ ಸಸ್ಯ; ಸ್ಪೃಕ್ಕೆಯೆಂಬ ಗಂಧ 
ದ್ರವ್ಯ; ಸಂಕೇಬೇರು; “ಮರುನ್ಮಾಲಾ ಲಘುಃ, 
ಸಮುದ್ರಾಂತಾ, ವಧೂಃ, ಕೋಟಿವರ್ಷಾೂ, ಲಂಕೋಯಿಕಾ-೧೦ ಸ್ಟೃಕ್ಕೆ 
ಯೆಂಬ ಗ್ರಂಧ್ಯದ್ರವ್ಯ, ಸಂಕೇಬೇರು” (ರಾತಿ 0೬)- 

[ಸಂ. ಲಂಕೋಯಿಕಾ] 

ಲಂಗ (ನಾ). ಹೆಣ್ಣುಮಕ್ಕಳ ಒಂದು ಉಡುಗೆ ;. ಪಾವಡೆ ; ಚಿಕ್ಕ 
ಮಕ್ಕಳು ಇಂಗ್ಲೀಸಿನವರಂತೆ ಷರಾಯಿ ಲಂಗಗಳನ್ನು ಹಾಕಿಕೊಳ್ಳುತ್ತಿದ್ದವು 
(ತುಲ್ನಹ. ೬) ; ನಿನ್ನ ಲಂಗ ಯಾರು ಹೊಲಿದದ್ದು ? (ರರ: ೦೦೦). 

[+ ಹಿಂ. ಮರಾ. ಲಹಂಗಾ] 

ಲಂಗಟ " ಲಂಗೋಟಿ? ನೋ. 

ಲಂಗಡ- ಲಂಗಡೆ (ನಾ). ಕಾಲಿನಲ್ಲಿ ಊನವುಳ್ಳವನು ; ಕುಂಟ ; 
ಟೀಪುಸುಲ್ತಾನರ ಕಡೆಯಿಂದ ಲಂಗಡಾ ದಾಡಿಸೇಖ್‌ಯಿಮಾಮುಯಂಬ 
ಶಿಪಾದಾರನು (ಉಾತೇಂದ್ರ. * ಬಿ. ಲಂಗಡೆ ; ವೆಂಕಟಕೃಷ್ಣ ಪಾಪ ಕೊಂಚ 
ಕುಂಟು. ತೀರ ಲಂಗಡೆ. ಅಲ್ಲ (ಮುನನ. ೦೫); ನಿಗೀಲು ಮುರಿದು. 
ಕೊಂಡು ಲಂಗಡೇ ಆಗೀರಿ (ಶಂಯುತ್ರೆ. ೪3). [*-ಹಿಂ. ಮರಾ. ಲಂಗಡಾ] 

ಲಂಗಡೆ * ಲಂಗಡ ' ನೋ. 

ಲಂಗರಖಾನೆ (ನಾ). ಬಡಬಗ್ಗರಿಗಾಗಿ ಇರುವ ತಂಗುಮನೆ,- ಅನ್ನ 
ಛತ್ರ: ಆರು ತಿಂಗಳಲ್ಲಿ ಮೆಶೀದಿಯು ತಯಾರಾಯಿತು. ಲಂಗರಖ್ಲಾನೆಯ 
ಕಟ್ಟಡವೂ ಸಿದ್ದವಾಯಿತು (0308. ೨೪೦). 

[ + ಪಾರ, ಹಿಂ. ಮರಾ. ಲಂಗರ್‌ಖಾನಾ] 


ಲಂಗರು ೭೬೬೪ 


ಲಂಗರು. ನಂಗರು, ನಂಗಲ್ಲು (ನಾ). ಹಡಗನ್ನು ನಿಲ್ಲಿಸುವಾಗ ನೀರಿನಲ್ಲಿ 
ಇಳಿಬಿಡುವ ಭಾರವಾದ ಕಬ್ಬಿಣದ ಸಲಕರಣೆ; ಗುಂಡು ಮತ್ತು 
ಸರಪಳಿ: * ಲಂಗರು” ಎಂಬುದು ಬಹಳ ಭಾರವಾದ ಕಬ್ಬಿಣದ ತೊಲೆ 
- ಹಡಗು ಗಾಳಿಗೆ ಕದಲದೆ ನಿಲ್ಲಬೇಕಾದ ಸಂದರ್ಭದಲ್ಲಿ ಅದನ್ನೆ ಸರ 
ಪಳಿಯಿಂದ ನೀರಿನಲ್ಲಿ ಬಿಟ್ಟು, ಅದು ನೆಲದ ಮೇಲೆ ಕುಳಿತುಕೊಳ್ಳುವಂತೆ 
ಮಾಡುವರು. (ಗಂ. ೬3); ಅದು ಲಂಗರಿಲ್ಲದ ನೌಕೆ (4. 4). 
ನಂಗರು ; ($467: ೦೬೫). ನಂಗಲ್ಲು : * ನಂಗಲ್ಲು ಸ್ಥಾಪ್ಯಮಕ್ಕುಂ” 
(ಮೆಂಗರಾ- ೦೨೦-೪), ನಂಗಲ್ಲನಿಳುಹಿದ ಹಡಗು ನಿಲ್ವಂತೆ ರಥಾಂಗ ನಿಂದುದು 
ತೊಟ್ಟಿನಲ್ಲಿ (ಕಂತ- 3೪-೦); ನಂಗಲ್ಲನಿಕ್ಕಿದ ಹಡಗಿನಂತಾ ರಥ ಕಂಗೊಳಿಸುತ 
ನಿಂದಿರಲು (ಗೋಮಲೇ- ೦೦-೬೬) . 
ನಂಗರುಎತ್ತು - ಲಂಗರನ್ನು ಎತ್ತು... ತೂಗು: (ಸಂಗ್ಯಾ. ೦೩೩)- 
ನಂಗರುಬಿಡು - ಲಂಗರುಹಾಕು : (ಕಿಸಂಗ್ಮಾ,.035)- ನಂಗರುವಾಡೆ 
ಹಡಗನ್ನು ಲಂಗರು ಹಾಕಿ ನಿಲ್ಲಿಸುವ ಸ್ಥಳ: (ಕಿಸಂಗ್ಮಾ- ೦೩೫). 
ಲಂಗರುಹಾಕು, ನಂಗರುಹಾಕು -. ಹಡಗನ್ನು ನಿಲ್ಲಿಸಲು ಲಂಗರನ್ನು 


ನೀರಿನಲ್ಲಿ ಇಳಿಬಿಡು ; ಹಡಗನ್ನು ನಿಲ್ಲಿಸು; ಹರಿಕುಲಿಶನು 
ಕಪ್ಪುಸಮುದ್ರವನ್ನು ವಾಟಿ ಆ ಪುರದ ಬಂದರಿನಲ್ಲಿ 
ಅಂಗರುಹಾಕಿದನು (ಕುಕ: ೬); ಹಡಗುಗಳು ಲಂಗರುಹಾಕುವ 


ಸ್ಥಳವು 'ರೇವು' ಅಥವಾ ಅಳದೆ" ಎಂದು ಕರೆಯಲ್ಪಡುತ್ತದೆ. (ರೂಗೋಳ-೦೦), 
(ಪಾಠ. ಹಿಂ. ಲಗಂ". ಮರಾ ಲಂಗರ್‌; ನಾಂಗರ್‌.| 

130, Anchor] 

ಅಂಗರುಸುಂಕ (ನಾ). ಲಂಗರು ಹಾಕಿದ ಹಡಗುಗಳ ಮೇಲೆ ಹಾಕುವ 
ತೆರಿಗೆ ; (Anchorage: 3612). [ಲಂಗರು .,. ಸುಂಕ) 

ಲಂಗಿಗ (ನಾ). ಬಿದಿರಿನ ಗಳೆಯ ಮೇಲೆ ಕಸರತ್ತು ಮಾಡುವವನು; 
ದೊಂಬ ; ಮಿಳಿಯ ಬದಿರ ಮೇಗೇಣಯಾಕುಶದೊಳಡುವ ವಿದ್ಯಾಧರ 
ಲಂಗಿಗರ ಮನೆಯೋ ಪೆಣ್ಣತ್ತೆಯಾಗಿ ಪುಟ್ಟಿ (ನಡ್ಮಾರಾ, 6-30) 

[ಆ ಪ್ರಾ. ಲಂಖಗ. / ಸಂ, ಲಂಘಕ] 

ಲಂಗಿಸು (ಕ್ರಿ). ನೆಗೆ; ಹಾರು; ಕುಪ್ಪಳಿಸು; ಜಿಗಿ: ತುಂಗಗಿರಿಶಿಖರ 
ದಿಂದಂ ಲಂಗಿಸಿ ಶೂದ್ರಕನ ಪೊಳೆವ ಸುರಿಗೆಯ ಮೊನೆಬೊಳ್‌ . 4 
ಪಾಯ್ಜು ಬರ್ದುದು ಸಿಂಗಂ (೫ವೃಸು- ೦೦೧೪ ಕೂರ್ಟ$) ; ಪೊಗೆ ಪುಗೆ 
ಸಿಂಗಂಗಳಳುರೆ ಗರ್ಜಿಸಿ ಲಂಗಿಸಿ ಪುಡಪುಡನೆ ಪುಟ ಸತ್ತುವು ಪಲವುಂ 
(ಶಂಕಶಾ- ೩-೪೨); ಸಿಂಗಾಡಿಗಳ ತುಂಡಿಸಿ ನೇಜೆಯಗಳ ಲಂಗಿಸಿ ಸೆಳೆಸೆಳೆ 
ದಿಡುತ (ಕಂನಂ. 0೫-೪೬): [<ಲಂಘಸು] 

ಲಂಗು (ನಾ). ಕಡಿವಾಣದ ಒಂದು ಭಾಗ : ಕಡಣಿ, 

ಲಂಗುಲಗಾಮು ಎ ೧, ಕುದುರೆ ಮತ್ತು ಒಂಟೆಗಳನ್ನು ಹತೋಟಿ 

ಯಲ್ಲಿಡಲು ಬಳಸುವ ಸಾಧನಗಳು; ಕಡಾ, ಮತ್ತು ಕಡಿವಾಣ: 
ಸೊಗಸಾದ ಜೀನುಗಳನ್ನು ಮತ್ತು ಲಂಗುಲಗಾಮುಗಳನ್ನು ಹಾಕಿದ್ದ 
ಎರಡು ಒಂಟೆಗಳನ್ನೂ ಅರ್ಪಿಸಿದೆ (ಕ್ರಣ 1 69); 
ಇಂದ್ರಿಯಗಳ ಹಿಂದೆ ಮನಸ್ಸನ್ನು ಲಂಗುಲಗಾಮಿಲ್ಲದ ಕುದುರೆಯಂತೆ. 
ಬಿಟ್ಟುಕೊಟ್ಟು (ಎಕ್ಕ. 00) ೨. (ಆಲಂ) ಕಟ್ಟು; ತಡೆ; 
ನಿರ್ಬಂಧ ; ಹಿಡಿತ ; ನಿನ್ನ ಬಾಯಿಗೆ ಲೃಗುಲಗಾಮು ಏನೂ 
ಇಲ್ಲ (6ಗಗೋಟ ೦೬೦), ಅವರ ಕೋಪಕ್ಕೇನು ಲಂಗುಲಗಾಮೇ 
ಬೇಡವೆ ? (ಸ್ಮಾಬಸ್ನೇ. ೩೪). [<ಸಂ. ಲಂಖಾಲ್ಯ 

ಲಂಗೂಟ ` ಲಂಗೋಟಿ ' ನೋ 

ಲಂಗೋಟಿ, ಲಂಗಟ, ಲಂಗೂಟ (ನಾ). (ಗಂಡಸು) ಗುಹ್ಮಾಂಗ 
ವನ್ನು, ಮಾತ್ರ ಮುಚ್ಚುವಂತೆ ಧರಿಸುವ ಬಟ್ಟೆ; ಕೌಪೀನ; 
ಪುಟಗೋಸಿ : ಲಂಗೋಟಿ ಬಲುವೊಳ್ಳೆದಣ್ಣ ಒಬ್ಬರ್ಹಂಗಿಲ್ಲದೆ ಮಃ 


ಲಂಘಿತ 


ಒದಗುವುದಣ್ಣ ಬಡವರಿಗುಧಾರವಣ್ಣ ಈ ಲಂಗೋಟಿ ಬೈರಾಗಿಗಳ ಭುಗ್ಯ 
ವಣ್ಣ (ಶರರ. 1 ಕ) ; ` ಲಂಗೋಟಿ ಹಕಿದಿ ಕಂಗೆಟ್ಟು ಶೋಕಿ 
(ಕರೀತ. ೩೩ ಕಂಿಕಾವ್ಯಶಂತಯ) ; ಲಂಗೋಟಿಯ ಮೇಲೆಯೇ ಒಂದು ಸಣ್ಣ 
ರೈಶಿಮೆಯ ಮಡಿ ಉಟ್ಟುಕೊಂಡಿದ್ದೆ (ಕ್ಲಂ: 0೩). ಲಂಗಟ : ಲುಂಗಿ 
ಆರ ಸುತ್ತರೀ ಲಂಗಟಾ ಆರ ಲಪಾಡಿಸಿರಿ (ಸನಕ, 3೪3) ; ಓಂದೂವರಿ 
ಗೇಣು ಲಂಗಟಾ ಸಿಗಿಸಿಕೊಂಡು. . , ಹೊರಟ್ರು  (ರುಗು. 0೪). 
ಲಂಗೂಟ : ಲಂಗೂಟ ಹಾಕಿ ಬತ್ತಲೆಯಾಗಿ ಗುರ್ಜಿಯನ್ನು ಹೊರುವ 
ಹುಡುಗರು ಕೋಪಣ ಧರಿಸುವ ವಿರಕ್ತಮೂರ್ತಿಯನ್ನು ಚಿತ್ರಿಸದಿರವು. 
(1ನ. 0x0). 

ಲಂಗೋಟಿಗೆಳೆಯ ಎ. ಚಿಕ್ಕಂದಿನ ಸ್ನೆಹಿತ ; ಬಾಲ್ಯಮಿತ್ರ ; 
ಲಂಗೋಟಿ ಗೆಳೆಯರೊಂದಿಗೆ ವಿಶ್ವಾಸದಿಂದ ಕಲಿಯುತ್ತಿದ್ದನು (ಫನರ-೩3೬), 
ಲಂಗೋಟಿಮಿತ್ರ « ಲಂಗೋಟಿಗೆಳೆಯ ; ಅಪರಿಚಿತರನ್ನು ಸಹ 
ಲಂಗೋಟಿಮಿತ್ರರಂತೆ ಮಾತನಾಡಿಸುತ್ತಾನೆ. (ಇಂಗ. ೪). ಲಂಗೋಟಿ 
ಸ್ನೇಹಿತ ಎಲಂಗೋಟಿಗೆಳೆಯ ; ಅವರಿಬ್ಬರೂ, ಲಂಗೋಟಿಸ್ನೇಹಿತರು 
(64). [4 ಪಾರ. ಲಂಗೋಟೀ ; ಹಿಂ. ಲಂಗೋಟ್‌, ಲಂಗೋಟಾ, 
ಲಂಗೋಟೀ; ಮರಾ. ಲಂಗುಟಾ. ಲಂಗುಟೀ; ಲಂಗೋಟ", ಲಂಗೋಟಾ. 
ಲಂಗೋಟೀ] 


ಲಂಘಕ (ನಾ)- = ಲಂಗಿಗ ; ತನ್ನ ವಿದ್ಯೆಯನ್ನು ತೋರಿಸಲು ಬಯಸುವ 


ಲಿಂಘುನು ನೆಲವನ್ನು ಅಗೆಯಿಸಿ, ಕಲ್ಬುಬಕ್ಕರೆಗಳನ್ನು ತೆಗೆಯಿಸಿ, ನೆಲವನ್ನು 
ಸಮಗೊಳಸಿ ಮೃದುವಾದ ನೆಲದಲ್ಲಿ ತನ್ನ ವಿದ್ಯೆಯನ್ನು ತೋರಿಸುವನು. 
(ಮರತ. ಬಲರ. 93). [ಸಂ. / ಪಾಲಿ, ಲಂಘಕ] 


ಲಂಘನ (ನಾ): ೧. ಹಾರುವಿಕೆ ; ನೆಗೆತ; ಜಿಗಿತ: " ಲುಘಿಸು ' ಪರಾ. ೨. 


ಕುದುರೆಯ ಒಂದು ಬಗೆಯ ಓಟ;ನೆಗೆದು ನೆಗೆದು ಓಡುವುದು; ಫ್ಲತ; 

ನೆಗೆಯಿಸಿ ಓಡಿಸುವುದು ಲಂಘನವೆನಿಸಿಕೊಂಬುವುದು (948. ೨೩-೦೦). 
೩. ಮಿತಿಯನ್ನು ಮಾರುವುದು; ಹದ್ದು ಮಾರಿದ ವರ್ತನೆ, ೪. ಹತ್ತು 

ದುಃ ಏರುವುದು. ೫ ಉಪವಾಸ ; ನಿರಾಹಾರ : ಲಂಘನವು ದೀಪನ 
ಪಾಚನಂಗಳನ್ನುಂಟುಮಾಡುವುದು (ಸಳವ * 600) ; ಲಂಘನವು ಶೋಧನ, 
ಶಮನ ಎಂದು ಎರಡು ಪ್ರಕಾರವಾಗಿದೆ. (ಆಣ. ೦೯೩). ೩, ೫: ಭಕ್ತ 
ದ್ವೇಷಂ ಜಡಸಂಸಕ್ತಿ ಸದಾಚರಿತಲಂಘನಂ . . . ಕುಂದದ ಮುಕ್ತಜ ರನಂದ 
ದಿಂದಮರಿಸರೊಳೆಂದುಂ (ತತ್ರ ಪು- ೦೦-೦೦೪). | 

ಲಂಘನಮಾಡು - ಲಂಘನಹಾಕ್ಸು ; ಅಜೀರ್ಣವಾದಾಗ ಲಂಘನ 
ಮಾಡಿದರೆ ಒಳ್ಳೆಯದು (ಕೊ). ಲಂಘನಹಾಕು ಎ. ಉಪವಾಸವಿರು ತ 
ನಿರಾಹಾರಿಯಾಗಿರು : ಎರಡು ದಿವಸ ಲಂಘನಹಾಕಿದರೆ ಸರಿಹೋಗುತ್ತೆ 
ಎಂದು ಅದನ್ನು ಮಾಡಿದೆ. (ಮಕೋನಂ- ೭೪). [ಸಂ.] 


ಲಂಘನಂಗೆರ್ಯ (ಕ್ರಿ): ಉಪವಾಸವಿರು; ನಿರಾಹಾರಿಯಾಗಿರು ; 


ಗಜಮಸ್ತಕಮಸ್ತಿಷ್ಠದಿನಜೀರ್ಣಮಾಯ್ತೆಂದು 
ಗಜರಿಪು ಲಂಘಿಸಿದುದೊ (68ಫ್ರ- ೯-೩೭). 


ಲಂಘನಂಗೆಯ್ದವೊಲೇಂ 
[ಲಂಘನೆ + ಕೆಯ್ಸಿ] 


ಲಂಘನೀಯ (ನಾ). ಮಾರಬೇಕಾದುದು ; ತಿರಸ್ಕರಿಸಲು ಯೋಗ 


ವಾದುದು: ಮುದುಗಣ್ಣ ಳುಚಿತಮಂ ನುಡಿವುದು... 
ಬಗೆಯದೆ. ನುಡಿದೊಡಮೆಮುಗೆ 


ಉಚಿತಮಂ 
ಲಂಘನೀಯಮಪೇಯಂ (1444. 


00-030). [ಸಂ.] 
ಲಂಘನೆ (ನಾ). ಎ ಲಂಘನ ೧: 


ಅಡಿದೊಡರ್ವ ನಿಡುಜಡೆಯ 
ನಡುಬಳಸಿಯಸುಗೊಳಸಿ ಜಡಿವವೋಲೆಯನೊಡಂಬಡಿಸಿವೊಡನೆ ಲಂಘನೆ. 
ಲಾಗು ಬಿಡುತೆಗಳ ಬಿರುಬಿನಿಂ (14%: «). [ ಸಂ. ಲಂಘನ ] 


ಲಂಘಿತ (ಗು)- ೧. ದಾಟಿದ; ಜಿಗಿದ. ೨. ಮಾರಿದ; ಅತಿಕ್ರಮಿಸಿದ. 


೩. ತಿರಸ್ಕರಿಸಲ್ಪಟ್ಟ; ಅಲಕ್ಷಿಸಲ್ಪಟ್ಟ; ಅಪಮಾನಿತ. (ನಾ). ೪. 


ಲಂಘಿಸು 


[ನಾಟ್ಕ] ಮೂವತ್ತೈದು ದೇಶೀಯಭೌಮಚಾರಿಗಳಲ್ಲೊಂದು; 
£ “ಒಂದು ಕಾಲನ್ನು ಖಂಡಸೂಚಿಸ್ಥಾನಕದಲ್ಲಿ [ಸ್ಮಾನಕ 8] 
ನಿಲ್ಲಿಸಿ ಜಾಗ್ರತೆ ಇನ್ನೊಂದು ಕಾಲಿಂದ ದಾಟುವುದು” (ಕಾಸ್ಕರಂ" ೩೨೨ 
ಗರ್ಮಾನುಣಾದ) : ಉರು ಖಂಡಸೂಚಿತಾಣದಿ ನಿರುತೊಂದುಂ ಪಾದಮದನೆ 
ಬೇಗಂ ಬೇಗಂ ಪರಿದುಂ ತೆಗೆವುತೆ ತದಿತರ: ಚರಣದೆ. ದಾಂಟಲೈ ಲಂಭತಾಖ್ಯ 
ಮೆನಿಕ್ಕುಂ (ಉಸ್ಮಕಂ- ೬-೬೯): ೫. [ಸಂಗೀತ] ಹಾಡುವಾಗ ಅನುಕ್ರಮ 
ವಾಗಿ ಉಚ್ಚರಿಸದೆ ಮಧ್ಯದ ಸ್ವರಗಳನ್ನು ಹಾರಿಸಿ ಹೇಳುವುದು : 
ಮಂದ್ರ ಮಧ್ಯಮ ತಾರವೆಂಬ ತ್ರಿವಿಧವೊಂದಲು ಚಾರವೆಂಬ ಲಯ 
ಲಂಕಿ £ಫ3 ತಂಗಳು ನಿಮಿರ್ದಮರ್ದಿರಲು . . . ದೇಶೀಮಾರ್ಗವೆಸೆಯಲು 
(೨ಸಘು. ೦೯-೦೦); ಲಳಿತ ಗಾಢ ಮಿಠಾಯಿ ಲಂಘಿತ ಕಾಕುಜಾಯನುಜಾಯಿ 
ಬೆಡಂಗಮರೆ ಬಾಜಿಸುತೆ ಚುರುವೀಣೆಯಂ (ಕೃತಂ: ೦-೪)- 
[ಸಂ.7 

ಲಂಘಿಸು (ಕ್ರಿ). ೧. ಹಾರು; ಜಿಗಿ ; ನೆಗೆ : ಸಿಂಧುರಾರಾತಿಯನು 
ಜ್ಹ್ವಳತನುವನಭ್ರ ಪಥದತ್ತ ಲಂ[ಕಾಣಂ. ೪೦)ಫಿಸಲ್ಕರ್ದುದಂ ಚಮೂಪತಿ 
ಕಂಡಂ (6ರಫು. 0-೪೫); ಕೊಂಬಿನ ಮೇಲಣ ಮರ್ಕಟನಂತೆ ಲಂಫಿಸು 
ವುದೆನ್ನ ಮನವು (ಊತ. ೬೨); ಹೊಯ್ದನು ಭೀಮ ಲಂಘಿಸಿ ಗಜದ 
ಮಸ್ತಕವ (ಕುಣ್ಮಾಲ್ರೋ- ೩-೩3): ೨. ದಾಟು; ಕ್ರಮಿಸು : ನಿನ್ನಾಜ್ಞೆ 
ಯಂತೆ . ಗಗನಮನುನ್ನತಿಯಿಂ ದಾಂಟಿ ಪೆಜರ್ಗೆ ಲಂಘಿಸಲರಿದೆಂಬನ್ನೆಗ 
ಮೊಪ್ಪಿರ್ದುದು (60. ೦೦-೩); ಜಲಧಿಯ ಲಂಭಸಿದವಗೆ ಜಯ 
ಮಂಗಲ 


(ಶೃರರ- 0-33೯ ಕಾ. ೩. ಮೇಲೇರು;: ಹತ್ತು; 
ಏರಿಹೋಗು : ತೊಲೆಗಳೊಳಗೆ ದಸಿಗಳ ಪೆಟ್ಟಿ ಲಂಥಪ ಬಲುಮೆಕಾಜರ 
ಮೇಲೆ ನೂಕೆ . ತೊಟಿದರು ಜೀವೆಗಳನು (ಕಾನು. ೦೪-೬೦). 


೪. ಮಾರು ; ಮಾರಿ ನಡೆ; ಅತಿಕ್ರಮಿಸು : ಲಂಭಸಿದೆಂ ನಿಮ್ಮಯ 
ಮಾತನೊರ್ಮೆಗಮಿದಾಜ್ಞ್ಯಾ ಲಂಘನಂ ದೋಷಂ (ಗರಾಯು- ೬3): 
[ ಲಂಘನ 4 ಇಸು] 
ಲಂಘ್ಯ (ಗು)- ೧. ಹಾರಬೇಕುದ; ಜಿಗಿಯಬೇಕಾದ. ೨. ಮಾರಲು 
ಸಾಧ್ಯವಾದ; ಅತಿಕ್ರಮಿಸಬಹುದಾದ. ೩. ತಿರಸ್ಕಾರಕ್ಕೆ ಯೋಗ್ಯ 


ವಾದ; ಅಲಕ್ಷ್ಯ ಮಾಡಬಹುದಾದ. [ಸಂ.] 
ಲಂಚ (ನಂ). ಕಾರ್ಯಸಾಧನೆಗಾಗಿ ಅಕ್ರಮವಾಗಿ ಪಡೆಯುವ 
ಅಥವಾ ಕೊಡುವ ಹಣ, ವಸ್ತು ಮೊದಲಾದುವು; 


ರುಷುವತ್ತು : “ಲಂಚಃ, ಉತ್ಕೋಚ್ಛ, ಉಪಾದಾನಂ: ಉಪಚಾರಃ, 
ಅಮಿಷಂ _ ಈ ೫ ಲಂಚಂ" (ಕಣಯ. ೩೦-೨6); ಲಂಚಂ 'ಬೇರ್ಪ್ಪ 
ಫಳಿಲೆನೆ ತುಯ್ಸಂ ' ತಂಗೆಗವಳಿಪಿದವಂ ಲೆಕ್ಕವಿಡುವವಂ ವನಾದಿಗಂ 
(3338, 1%-1, ೧೦೬-೨೬; 1050); ತನಿವಣ್ಣಂ ಲಂಚಮಿವೆಂ ಪುರುಳಿ ನಿನಗೆ 
(೪0೫. ೩೦6); ಹವಣನಾರಯ್ದು ಲಂಚಮಂ ಮೊದಲೆ ಕೊಂಡು ಕಸವರ 
ಮನರಮನೆಯ ಭಂಡಾರಕೊದಗಿಸುವ .. . ರಾಜಮಂತ್ರಿಗಳ್‌ (ತಂಪು. 

ಲಂಚತಿನ್ನು -ಲಂಚವನ್ನು ಸ್ವೀಕರಿಸು : ಸಾವಿರ ಸಾವಿರ ಸಂಬಳ 
ಬರುತ್ತಿದ್ದರೂ ಅವರು ' ಲಂಚತಿನ್ನುವುದನ್ನು ಬಿಟ್ಟಿಲ್ಲ (ಎಾಫೋಲೀ- ೨೦೧): 
ಲಂಚಲಾವಣಿ - ಲಂಚ ಮತ್ತು ಆ ಬಗೆಯ ಇತರ ಹಣ; 
ಸಾಲವನ್ನು ಕೊಟ್ಟವರಿಗೂ ತೆಗೆದುಕೊಂಡವರಿಗೂ ಶಿಕ್ಷೆಮಾಡಿ, ಜನಗಳಿಗೆ 
ಲಂಚಲಾವಣಿಗೆ ಆಸ್ಪದವಿಲ್ಲದಂತೆಯೂ . . . ಬಂದೋಬಸ್ತು ಮಾಡಿ 
ಬುದ್ಧಿ ಕಲಿಸಿದರು (ರುಹಾನಂ. 1, ೦೩೮) ; ನಿಮ್ಮ ನಿಮ್ಮ ಮರೆಮೋಸ 
ಲಂಚಲಾವಣಿಗಳ ಪ್ರಪಂಚವನ್ನೂ ' . , , ಸಂಗ್ರಹಿಸಿಕೊಂಡಿರುವೆವು 
(ಕೆಳ 83-2೬). ಲಂಚಹಾಕು ಎ ಅಕ್ರಮವಾಗಿ ಹಣವನ್ನು ಕೊಡು : 
ಮಹಮ್ಮದಲ್ಲಿಖಾನನು ಮುರಾರಿರಾಯರಿಗೆ ಲಂಚಹಾಕಿ ಆತನ ಮಂಖಾಂತ್ರ 
ಅರಶಿನವರ ಬಳಿಯಲ್ಲಿ ಕವುಲು ಮಾಡಿಕೊಂಡ ವಿವರ (ಶೈರರೆ. ೩೯), 


೭೬೬೫ 


20 


4 


ಲಂಚಗಾಜಿ 


'ಲಂಚಹೊಡೆ - ಅಕ್ರಮವಾಗಿ ಹಣ ತೆಗೆದುಕೊಳ್ಳು : ಲಂಚಹೊಡೆ 

ಯುಂವುದರಲ್ಲಿ ಪಟಾಯಿತನಾಗಿಬಿಟ್ಟೆ (೫ ಥೀಂ. ೦೦೫)- 
[ಸಂ. ಲಂಚಾ./ಪ್ರಾ. ಲಂಚಾ] 

ಲಂಚಂಗುಳಿ, ಲಂಚಗುಳಿ (ನಂ). ಲಂಚವನ್ನು ತೆಗೆದುಕೊಳ್ಳುವ 
ಸ್ವಭಾವವುಳ್ಳ ವ್ಯಕ್ತಿ ; ಕೈಯಾಸೆ ಮಾಡುವ. ವ್ಯಕ್ತಿ": ಗುಳಿ 
ಪ್ರತ್ಯಯಕ್ಕೆ-ಆಟಂಗುಳ್ಳಿ ಸಾಲಂಗುಳಿ, ಲಂಚಂಗುಳಿ (ಕನುರ, ೨೦೨ ಶ್ರಯೋ) ; 
ಲಂಚಮಂ ಕೊಳ್ಳೆಂ. ಲಂಚಂಗಂಳಿ (ಕಣ್ಣನು. ೪0೪ ಶ್ರಯೋ) - ಲಂಚಗುಳಿ ; 
ಲಜ್ಜೆಯ ಲಂಚಗುಳಿಯ ನೋಟದ ತವಕಕಾರ್ತಿಯ . . - ಮನಮಂ ತನ್ನತ್ತ 
ಸೆಳೆದು (ಸಂರ: ೦೪-೪); ಇಂಚೆವೋಯಿತ್ತು ನಮ್ಮಯ ತೇಜವಿನ್ನೇನು 
ಲಂಚಗುಳಿಯಾದ ಶಿವ (ಸಿದ್ಧರಾ,. 6-೭೦); ಘಾತಿಸುವರೀ ಲಂಚಗುಳಿಯಂ 
(ಕೇಷರಾ- ೧೩-೨೦)- [ಲಂಚ 2. ಗುಳ್ಳ (ಆ -ಕುಳ್ಳಿ) ] 

ಲಂಚಂಗೊಡು, ಲಂಚಕೊಡು (ಕ್ರಿ). ತನ್ನ ಕೆಲಸವನ್ನು ಸಾಧಿಸಿ 
ಕೊಳ್ಳಲು ಅಕ್ರಮವಾಗಿ ಹಣ, ವಸ್ತು ಮೊದಲಾದುವನ್ನು ಕೊಡು; 
ಕೈಯಾಸೆ ತೋರು : ಒಂದು ಕೆಂಕಣಮನಾಕಿಗೆ ಲಂಚಂಗೊಟ್ಟು 
ಬೆಸಗೊಂಡು (೩೫೦. ೨-೬ 2). ಲಂಚಕೊಡು : ಆತ ಲಂಚ ಕೊಡುವಾಗ 
ಪೋಲಿಸರ ಕೈಗೆ. ಸಿಕ್ಕಿಬಿದ್ದ (644): [ಲಂಚ ಕೊಡು] 

ಲಂಚಂಗೊಳ್‌ (ಕ್ರಿ). ಅಕ್ರಮವಾಗಿ ಹಣ, ವಸ್ತು ಮೊದಲಾದುವನ್ನು 
ಸಿ ಸ್ವೀಕರಿಸು ಕ ಕೈಯಾಸೆ ಮಾಡು : ಅವನ ಕೆಯ್ಕೊಳು ಲಂಚಂಗೊಂಡ 
ನಕ್ಕುಮೆಂದು ಕಳ್ಳಂಗಂ ತಳಾಜಂಗಂ ಕೆಳೆಸಂಕಲೆಯನಿಕ್ಕಿದಾಗಳ್‌ 
(ಫ್ರಂ: ೬೯): ರತಿರೂಪಂ ಲಂಚಂಗೊಂಡ ವಿಲಾಸದಿನೆಸೆದತ್ತಾ 
ರಾಣೀಪಾಸ [CT ೨-3). [ಲಂಚ 4 ಕೊಳ್ಳ) 

ಲಂಚಕೊಡು " ಲಂಚಂಗೊಡು ' ನೋ. 

ಲಂಚಕೋರ, ಲುಚಖೋರ (ನಾ). ಲಂಚವನ್ನು ತೆಗೆದುಕೊಳ್ಳು 
ವವನು: ಬೇಕನ್ನನು ಲಂಚಕೋರನೆಂದೂ ಯುಧಿಷ್ಠಿರನು 
ಸುಳ್ಳುಹೇಳಿದನೆಂದೂ, 'ಅರ್ಜುನೆ ಮಗನಿಗೆ ಸೋತನೆಂದೂ ಹೇಳಿದೆ 
(86ರು: ೦); ನೀನೆ ನನ್ನ ಲಂಚಕೋರನಾಗೂಂತ ಹೇಳಬಹುದೇ ? 
(ನನೀ. ೪೦). ಲಂಚಖೋರ : ನಮ್ಮಲ್ಲಿಯ ಅಧಿಕಾರಿಗಳಂತೆ ನನ್ನನ್ನೂ 
ಲಂಚಯೋರನೆಂದು ಎಣಿಸಿದ್ದಾರೆ (ಕನ್ಮೊಂರ. ೦೩೫)- 

[vou 4 — ಕೋರ್ಮ./ಮರಾ, ಲಾಂಚಖೋರ್‌] 

ಲಂಚಕೋರಿ (ನಾ). ಲಂಚವನ್ನು ತೆಗೆದುಕೊಳ್ಳುವವಳು ; ಕೈಯಾಸೆ 
ಮಾಡುವವಳು : ಬಡವಿ ಅವಳು. ಆದರೆ:ನು ? ಸತ್ಮವಂತೆ. ಲಂಚ 
ಕೋರಿಯಲ್ಲ (ಉಾಗಿತ, ೦). [ಲಂಚಕೋರ 4+ - ಣ್ಯ] 

ಲಂಚಖೋರ ` ಲಂಚಕೋರ ' ನೋ, 

ಲಂಚಗ (ನಾ). ಕೈಯಾಸೆಯಿಂದ ಜೀವಿಸುವವನು ; ಲಂಚದಿಂ 
ಜೀವಿಸುವಂ ಲಂಚಗಂ, ಲಂಚವಣಿಗಂ (ತಲ್ಮಾಶು. ೪೦೫ ಶ್ರಯೋ) ; ಲಂಚ 
ದಿಂದ ಬದುಕುವವನು ಲಂಚವಣಿಗನು,`ಲಂಚಗನು (ಕೊತುಗ- 6೬) - 

[ಲಂಚ 4 -- ಗ್ಯ] 

ಲಂಚಗಾರ ' ಲಂಚಗಾಜಿ ' ನೋ, 

ಲಂಚೆಗಾರಿಕೆ (ನಾ). ಅಕ್ರಮವಾಗಿ ಹಣ, ವಸ್ತು ಮೊದಲಾದುವನ್ನು 
ತೆಗೆದುಕೊಳ್ಳುವುದು; ಕೈಯಾಸೆಗೊಳಗಾಗುವುದು ; ಲಂಚಗುಳಿತನ: 
ಅವನು ತನ್ನೆ ಲಂಚಗಾರಿಕೆಯಿಂದ ಇದ್ದ ಕೆಲಸವನ್ನು ಕಳೆದುಕೊಂಡ 
(63). [ಲಂಚಗಾರ (< ಲಂಚಗಾಲ) i] 

ಲಂಚಗಾಜಿ, ಲಂಚಗಾರ (ನಾ). ಲಂಚವನ್ನು ತೆಗೆದುಕೊಳ್ಳುವವನು ; 
ಲಂಚಕೋರ : ಲಂಜಗಾಜನಂತೆ ನುಡಿಗೆಡಿಸದೆ [ಏಕಚಿತ್ತದಿಂ] ಕೇಳ್ವಿರಪ್ಪೊಡೆ 
ಪೇಟ್ಜಿಪೆಂ (ಛರಕ್ಕು- ೦-೦೩). ಲಂಚಗಾರ : * ಲಂಚಗಾರಿಕೆ ' ಪರಾ. 

[ಲಂಚ --ಕಾಅ] 


ಲಂಚಗಿ 


ಲಂಚಗಿ (ನಾ). ಲಂಚದಿಂದ ಜೀವಿಸುವವಳು : ಬೂತುಗಿ, ಬೂತುಗಿತಿ, 
ಲಂಚಗಿ, ಲಂಚಗಿತಿ (ಕಥ್ನಾನು: ೦೯೩ ಪ್ರಯೋ). [ಲಂಚಗ _. -ಇ] 
ಲುಚಗಿತಿ (ನಾ). = ಲಂಚಗಿ : ಲಂಚಗಿ. ಲಂಚಗಿತಿ (ಕರ್ಮಾನು, ೦೯೩ ಶ್ರಯೋ)- 
[ಲಂಚಗ 4 - ಇತ್ತಿ (ಎ -ಇತ್ತಿ)] 
ಲಂಚಗುಂಡಿ (ನಾ). ವ- ಲಂಚಂಗುಳಿ: ಬೆವಕೂಫ್‌ ಲಂಚಗುಂಡಿ ಚಾಕರರು 
ಬಹಳ ಜನಯಿಧಾರೆ (ಶೈರರ- ೫೦). [೭ ಲಂಚಂಗುಳಿ] 
ಲಂಚಗುಳಿ " ಲಂಚಂಗುಳಿ ' ನೋ. 
ಲಂಚಗುಳಿತನ (ನಾ). ಅಕ್ರಮವಾಗಿ ಹಣ ವಸ್ತು ಮುಂತಾದುವನ್ನು 
ತೆಗೆದುಕೊಳ್ಳು ್ಸಿವ ಸ್ವಭಾವ : ಪೋಲೀಸರು ಲಂಚಗುಳಿತನದಿಂದ ಮೂಡುವ 
ಅನ್ಮಾಯ (೫೦೩ರ. 00 ಮುನ್ನುಡಿ); ಸರಕಾರಿನೌಕರರಲ್ಲಿ ಲಂಚಗುಳಿತನ ಮಿತಿ 
ಮಾರಿ ನೆಲೆಯೂರಿದುದರಿಂದ ನಮ್ಮ ದುರಿ ಸುಗಮವಾಯಿತು (ಕರಣ. 
80), [ಲಂಚಗುಳಿ (ಇ ಲಂಚೆಂಗುಳಿ) _.-- ತನ] 
ಲಂಚನಿರೋಧ (ನಾ). ಅಕ್ರಮವಾಗಿ ಹಣ ಮೊದಲಾದುವನ್ನು 
ಸ್ವೀಕರಿಸುವುದನ್ನು ತಡೆಗಟ್ಟುವಿಕೆ; “ ಭ್ರಷ್ಟಾಚಾರನಿರೋಧ. 
ಲಂಚನಿರೋಧ " (Anticorruption: ತ್ರಿಕ ೩)- 
[ಲಂಚ 4 ನಿರೋಧ] 
ಲಂಚನಿರ್ಮೂಲನ (ನಾ). ಅಕ್ರಮವಾಗಿ ಹಣವನ್ನು ಕೊಡುವ, 
ತೆಗೆದುಕೊಳ್ಳುವ ವ್ಯವಹಾರವನ್ನು, ್ನ ಕೆತ್ತುಹಾಕುವುದು ; ಭ್ರಷ್ಟಾ 
ಚಾರನಿವಾರಣೆ ; ಪ್ರತಿಯೊಬ್ಬನೂ ಲಂಚಕ್ಕಾಗಿ ಬಾಯಿ ತೆರೆದು 
ಕೊಂಡಿರುವಾಗ ನನ್ನೊಬ್ಬನಿಂದ ಲಂಚನಿರ್ಮೂಲನ ಹೇಗೆ ಶಾನೆ ಸಾಧ್ಯ 2. 
(ಫ್ರತರು: ೫೬೭). [ ಲಂಚ 4 ನಿರ್ಮೂಲನ ] 
ಲಂಚಬಡಕ (ನಾ). = ಲಂಚಕೋರ : ಸುತ್ತಮುತ್ತಲಿನ ಸೀಮೆಯಲ್ಲೆಲ್ಲ 
ಆತ ಲಂಚಬಡಕಗೌಡ'ನಿಂದು ಹೆಸರು ಪಡೆದಿದ್ದ (ತುಣ್ಲುಕ. ೩೦). 
[ಲಂಚ, ೬. - ಬಡಕ್ಕ ( ೬ ೨ ಬಡಿಕ್ಕ) 
ಲಂಚಬಡಕತನ (ನಾ). - ಲಂಚಿಗುಳಿತನೆ ₹ ಲಂಚಬಡಕತನವು ದೇಶ 
ದಿಂದ ನಿರ್ನಾಮವಾಗಬೇಕೆಂದು ನ್ಯಾಯದೇವತೆಯು ಅಪೇಕ್ಷಿಸುತ್ತಲಿದ್ದಾ ಳಿ 
(ಹಾರಲಂ. ೦೬): [ ಲಂಚಬಡಕ ೬ -. ತನ ] 
ಲಂಚವಣಿಗ (ನಾ). ಎ ಲಂಚೆಕೋರ ; ವಣಿಗ ಪ್ರತ್ಯಯಕ್ಕಿ 
ಲಂಚವಣಿಗಂ, ಸಾಲವಣಿಗಂ (ಕನುಡ, 304 ಕ್ರಯೋ); ಲಂಚದಿಂ 
ಜೀವಿಸುವಂ ಲಂಚಗಂ, ಲಂಚವಣಿಗಂ (ಕರ್ಮಾನು. 908 ಶ್ರಯೋ) ; ಒಲ್ಲೆ 
ನೊಲ್ಲೆನೀ ಲಂಚವಣಿಗರಂ (0%ರೂಕ್ಕ- ೫6-50). [ ಲಂಚ 4 - ವಣಿಗೃ) 
ಲಂಚವೊಗು (ಕ್ರಿ). ಲಂಚಕ್ಕೆ ಒಳಗಾಗು ; ಲಂಚವನ್ನು ಸ್ವೀಕರಿಸು: 
ಬಲ್ಲಿದಂ ಕೈಕೊಂಡ ಸತಿಯಂತಿ ಲಂಚವೊಕ್ಕಿರ್ದ ಪ್ರಧೂನನಂತೆ. , . ಚಿತ್ತ 
ದೊಳಾನಂದಂ ಬೆರಸಿರ್ಪದು (6೩ನ್ಕು. ೪ಎ): [ ಲಂಚ, ಪೊಗು] 
ಲಂಜಿಕೆ (ನಾ). ಸೂಳಿ; ಬೆಲೆವಣ್ಣು ; ವೇಶ್ಯೆ : ಅದೇಂ ಲಂಜಿಕೆಯರ 
ಗುಂಜನ್ಮಣಿಮಂಜೀರೆಕಮಂಜುಸಿಂಜಿತಂ ರಂಜಿಸಿತೊ - (ಅಶಥಿ- ' ೫-93); 
ರಂಜಸಿದುದು ಕಡುಸೊಬಗಿಂ ಲಂಜಿಕೆಯರ ಬೀದಿ ಬೀಲುತುಂ ಪರಿಮಳಮಂ 
(met. 0-೭೬)- 
ಲಂಜಿಕಾಮದನಾಸ್ತ್ರ -. ಬೆಲೆವೆಣ್ಣು ಗಳಿಗೆ ಕಾಮನ ಬಾಣದಂತಿರು 
ವವನು ; ಸುಂದರಾಂಗ; ಒಂದು ಬಿರುದು: ರಿಪುಪುಣ್ಣ ಕಣ್ಣು 
ವನಕೇಳೀಕುಣ್ವಾರಂ ಲಣ್ತಿ! ಕಾಮದನಾಸ್ತ್ರಂ ಚಲದಂಕರಾಮ ನೃಪಲಕ್ಷ್ಮೀ 
ಲಕ್ಷ್ಮನಂ ಲಕ್ಷ್ಮಣಂ (ಎಕ. ೪1, 8೫0. 0೦೩೬-೨೪ ; 1068): 
[ ಸಂ. ಲಂಜಿಕಾ] 
ಲಂಜಿಗೇಸರ (ನಾ). ಲಕ್ಷ್ಮೀಪತಿ ; ವಿಷ್ಣು (?): ಲಂಜಗೇಸರಂ 
ದೇವರ್ಕೆ ಪೂನಿಜುವ ಮಾಲ(ಲಾ)ಕಾರರ್ಗ್ಗೆ (ಇ೮. x, tos; 579). 
[ಲಂಜಿಗ್ಯ (ಐ - ಸಂ. ಲಂಜಾ ಎ ಲಕ್ಷ್ಮಿ) ೩. ಈಸರ] 


೭೬೬೬ 


ಲಂಡ, 


ಲಂಜೆ (ನಾ). = ಲಂಜಿಕೆ: ಕಾಂಚಿಯ ಪಟ್ಟಣದಲಿ ಕಣಿಯ ಕೇಳಿರೊ 
ಅಲ್ಲಿ ಲಂಚೈಜಿ] ಯರು ಕೆಡಿಸ್ಕಾರು ಕಣಿಯ ಕೇಂರೊ (ಎ೨೫, 
[ಸಂ. ಲಂಜಾ ] 
ಲಂಟವಾಣಿ "ಲಂಟಾನಾ' ನೋ. 


0೪3-10). 


8 | ಲಂಟಾನ 'ಲಂಟಾನಾ' ನೋ. 


ಲಂಟಾನಾ, ಲಂಟವಾಣಿ, ಲಂಟಾನ, ಲಂತಾನ, ಲಾಂಟನಾ (ನಾ). 
ನೀರಿನ ಸೌಕರ್ಯವಿಲ್ಲದಿದ್ದರೂ ಪೊದೆಪೊದೆಯಾಗಿ ಬೆಳೆಯರುವ , 
ಸಣ್ಣ ಹೂವುಗಳನ್ನು ಬಿಡುವ ಒಂದು ಬಗೆಯ ಸಸ್ಯ: ಲಂಟುನಾ 
ಹೂಗೊಂಚಲು ನುಡಿಯಿತು. (ಸತ. ೨೬-04). ಲಂಟವಾಣಿ ; 
ಲಂಟವಾಣಿಗಿಡ, ಹೇಸಿಗೆಹೂ ಕಾಡುಜೋಳ (ನಔ ee). 
ಲಂಟಾನ ; ಪಃಳುದೇಗುಲದಲ್ಲಿ ಲಂಟಾನಪೊದೆಯಲ್ಲಿ ಸಾಗುತಿರಲು 
(ಕೋಗಿರೆ. ೪3-03); “ನಮ್ಮ ನಿತ್ಯಜೀವನದಲ್ಲಿ ಅದರ್‌ ಪ್ರಭಾವ ಲಂಟಾನ 
ಬೆಳೆ ಹಾಗೆ ಹಬ್ಬಿದೆ (ಣಗ. ೩). ಲಂತಾನ : ಲಂತಾನದಂತಹ 
ಸಣ್ಣಸಣ್ಣ ಪೊದೆ ಪೊದರುಗಳೂ ಮುಳ್ಳುಗಿಡಗಳೂ ಬೆಳೆದಿವೆ (ಉಗ. 1೬) 
ಸುತ್ತಲೂ ಅಂತಾನ ಪೊದೆ ಬೆಳೆದಿತ್ತು (ಹುಂಶಾ. 0೪). ಲಾಂಟನಾ; ಮಲೆ 
ನುಡಿನಲ್ಲಿ ಲಾಂಟನಾ ಇದ್ದಹಾಗೆ (ಕೆಂಗೂಂ. ೯೪)... (ಇಂ. Lantana] 
ಲಂಡ್ಕ, ಲಂಡ್ಮಿ, ಲಂಡು, ಲೆಂಡ, ಲೆಂಡು (ಗು). ೧. ದುಷ್ಟತನದಿಂದ 
ಕೂಡಿದ ; ಕೆಟ್ಟತನದ : * ಲಂಡವೆಣ್‌ ' ಪರಾ. ೨. ಮೋಟಾದ ; 
ಮೊಂಡಾದ ; ಗಿಡ್ಡವಾದ : ಲಂಡತೊಳಿನ ಬುಷಕೋಟು ಅವನ 


ಮೊದಲಿನ ನೆಹರುಶರ್ಟನ್ನು ಓಡಿಸಿತ್ತು (ಉಕ: ೦೦೧). (ನಾ). 
೩. ನೀತಿ ನಿಯಮವಿಲ್ಲದವನು ; ದುಷ್ಟ; ನಿ “ ಲಂಡ ಎ 
ಲಡ್ಮ(ಟ್ವಿ) ಎ ಧೂರ್ತ, ಅಸಭ್ಯ” (ಕದ್ಮಕೋ, ೩) ; ಜಾರ ಚೋರ 
ಸಂದಣಿಗ ಲಂಡ ಭಂಡ ಚಾರ್ವಾಕ . , . ಇಂತಿವರಲ್ಲಿ , . , ನುಡಿದಡೆ ಆ 


ಭಕ್ತಂಗೆ ಭಕ್ತಿಯಿಲ್ಲ (ಕೋಮಾ. ೨೭-೦೦೦) ; ಕಂಡ ನಾರಿಗಿಚ್ಛೈಸುವ ಲಂಡಗೆ 
ಪುರುಣವೇಕೆ (ಕಂಠ: ೦-೩೦-೩) ; ಪಂಡಿತನು ಭಂಡರೊಡನಾಡಿ ಅವ 
ಶುದ್ಧ ಲಂಡ ತಾನಕ್ಕು (4ನ -$೨9). ೪. ಧರ್ಮಶ ಶ್ರದ್ಧೆ ದವನು; 
ಪಾಷುಡಿ: ಧರ್ಮದ ಸೋಗಿನಿಂದ ಸರ್ವಿರ್ಥಸಾಧನಕ್ಕಾಗಿ ಮನಬದಂತೆ 
ನಡೆಯುವ ಲಂಡರ ಆಚರಣೆಯೆತ್ತ ) (ನರವ: ೪); ಪಿಂಡ ಹಾಕಿದರೂ 
ಲುಡ ಎನಿಸಿಕೊಳ್ಳೋದು ತಪ್ಪಲಿಲ್ಲ (ಗಸಿ). * ಧರ್ಮಲಂಡ ' ಪರಾ. 
೫. ಒರಟ ; ಉದ್ಭತ : ಲಂಡರಹ ದಾನವರ ಕೊಲುವವಖಂಡ 
ವಿಕ್ರಮವಿ:ರ ನರಹರಿ (ಕೋಗಯ. ೨೬-೪೨, ೬. ತುಂಡಾದುದು , 
ಮೋಟಾದುದು ; : ಮೊಟಕಾದುದು ; ಕೂದಲನ್ನು. ಲಂಡವಾಗಿ 
ಕತ್ತರಿಸಿದ್ದರಿಂದ . . . ಅವು ಹೆಗಲ ಮೇಲೆ. ಲೋಲಾಡುತ್ತಿದ್ದವು (ಹೇಮಂತ, 
089). ಲಂಡಿ: ಹಿ. ಕದನಮುಖವ ಕೈಕೊಂಡುಳಿವರಿಲ್ಲ ನಿನಗಾತ್ರ 
ನೊಳು ವೈರವೇ ಲಂಡಿ ಹೋಗೆಂದು ನೆರೆ ಜರೆಯೆ ಕೋಪಾಟೋಪದ್ಧಿ 
ಖಡ್ಗಮಂ ಜಡಿದನು (0ಕ್ಷ್ಮಣ- ೩-೩೦-೩೬) ; ತರಳರೆೈದುದ ಕೇಳಿ ಶ್ರೀಹರಿ 
ಮರಳಿ ಪೇಳಿದ ಲಂಡಿಗಳು ನೀವ್‌ ಬರಿದೆ ಪೊಗಳುವಿರಾಕೆಯನು (ತಂತ. 
೯): ಲಂಡು: ೧" ಅನಾರ್ಪಿತವ ಮಾಡಿ ಕೆಡಿಸುವಂಥಾ ಲಂಡು 
ಪುಂಡರುಯಿದ್ದರೆ ವೀರಮಾಹೇಶ್ವರರು ವೊಡೆಯರು ಭಕ್ತರು ಎಚಾರಿಸಿ 
ಕೊಂಡು ಅಂಥಾ ಲಂಡು ಪುಂಡರ ತೆಗೆದು ಸತ್ಪುರುಷರ ಯಿರಿಸುವುದು 
(ಆಕ. VD ತಕ್ಕಶಾ: ೦-3೩; 1623)- ೭, ನೀಚತನ; ದುಷ್ಟತನ ; 
ತೊಂಡುತೊಳಸೆಕ್ಕಸಿಕ್ಕ ವಂಚ, ಕ ಜೂದು ಕುತ್ಸಿತ ಲಂಡು ಬಂಡು 
ದುರ್ಜನಮೆಂಬಿವೆಲ್ಲ ದುಷ್ಟಸ್ವಭಾವಂ ನೀವಿದಕ್ಕೆನ ಮೂಳಿರಿ (ಸಮ್ಮ 3 
ಒಟ): ಲೆಂಡ ; ೧. ದಂಡಾಧೀಶ್ವರ ಬಂದ ಲೆಂಡಗಣವನಳಿದ 

(ಕೋಶಕ-೩-೯)- ೪. ದಿಂಗುವಿಡಿದು ಭಂಡರಾದ ಲೆಂಡೆರಿಗೇಕ್ಟೋ 
ಲಿಂಗದ ಸುದ್ದಿ (ನೋವೂ. ೦೮೪-೬೯); ಕಂಡುದ ಹೇಳಿಹೆಸಿ ಸಮಯಕ್ಕೆ 


ಲಂಡ, 


ದೂರ ಎನ್ನ ಇರವನಲಯರು ಲೆಂಡನೆಂಬರು ಸುಮ್ಮನಿದ್ವೇನೆ ಇವರೆನ್ನ 
ಆರೈದು ಕಂಡುದ ನುಡಿವರು (58. ಲ). 8. ಲೆಂ[ಶಾಕಾಂ- 
ಲಂ]ಡ ಪುಂಡರ ಕೂಡಿಕೊಂಡು ರಾಜ್ಯವ ನೀವಂಡಲೆವುದನೆಮ್ಮ ರಾಯ 
ಕಂಡು ಸೈರಿಸುವನೆ (ಕುರಾ೫೦- 00-0೬) ; ದಂಡವಗೊಳದಿರು ಧರ್ಮವ 
ಬಿಡದಿರು ಲೆಂಡ ಪುಂಡರ ಸೇರಿಸದಿರು (೧೩೫: 03-50) ಲೆಂಡು : ೭. 
ಪೃಥುಲನಿಂದೆಯಗಳಿಂದೊಪ್ಪುವ ಲೆಂಡು ದುರ್ಮಾರ್ಗದುರ್ಗವ ಬಸವ 
ರಾಜೇಂದ್ರ ಕೊಂಡು ($೦೧೫. ೨೩-30). 
ಲಂಡಾಗು = ಗಿಡ್ಡ: ವಾಗು : ನಾವೇ ಅವರಣ್ಣನಿಗೆ ಕೊಟ್ಟ ಧೋತರ 
ಅವರಿಗೆ ಲಂಡಾಗುತ್ತದೆ (ಸೈತ, ೪೬): ಲಅಂಡೋಬಂಡೋ ಆಟ -. 
ಲಂಡತನದಿಂದ ಆಡುವ'ಆಟ ; ಭಂಡಾಟ : ಲಂಡೋಬಂಡೋ ಆಟ 
ಆಡಿ ಮೂರಾಬಟ್ಟೆ ಮನಿ ಆತಂತ (೩ೀನ೦- ೨£-೦೩)- [5ಸಂ. ಲಡ್ಮ] 
ಲಂಡ್ಕ (ನಾ). ಆನೆ, ಕುದುರೆ ಮುಂತಾದುವುಗಳ ಮಲ ; ಲದ್ದಿ ; 
ಸಗಣಿ: “ಲದ್ದಿಯೆನೆ. ಲಂಡಮಕ್ಕುಂ” (ಕುಂಗರಾ- ೪೬-೬): ಲಂಡ 
ದೊದವಿಂದಂ ತನ್ನದೀಕೂಲಮಂ ಕದಡುತ್ತಿರ್ದುದು . . . ಕೆರಿ:ಂ೦ದ್ರೋತ್ಕರಂ 
(ಕಂತಿ. ೦೦-೬) ; ಇಕ್ಕಿದ ಲಂಡದ ಬೆಂಕೆಯಿಂ ಕವಿವ ಕಿಬ್ಮದದೊಳ್ಳೊನ 
ಲೊಳ್‌ . . . ಸುಯ್ಯಾಜದ ಪೆರ್ನೊರೆಯಿಂ . - . ಅಜ್‌ದಂ ಕಾಡಾನೆ 
ಗಳಾಗಡೆ ಪೋದುದಂ (ಇಷ್ಕಾರ- ೬3೬) ; ಪೊಡೆಯೊತ್ತೆ ಬಾಲಂ ನಿಮಿರೆ 
ಲಂಡಮನುರ್ಚುವಾಕಳಿಂ (ಗಾನಾಕ್ಕ- ೪4-೨3). [ಸಂ.) 
ಲಂಡಂಗಿ (ನಾ). ಅರ್ಧತೋಳಿನ ಅಂಗಿ ; ಗಿಡ್ಡತೋಳಿನ ಷರಟು: 


ಬರಿಯೊಂದು ಲಂಡಂಗಿಯ ಮೇಲೆ ಬೆಳದಿಂಗಳಲ್ಲಿ ಹೋಗಿಬಿಟ್ಟ (ಕತಕ. ೩೨). 


[ಲಂಡ್ಕ -.- ಅಂಗ್ವಿ] 
ಲಂಡಗಚ್ಚೆ (ನಾ). ಮೇಲಕ್ಕೆ ಎತ್ತಿ ಕಟ್ಟಿದ ಕಚ್ಚೆ : ರಾಯರು ಲಂಡಗಚ್ಚೆ 
ಹಾಕಿಕೊಂಡು ತೋಟದ ಕೆಲಸವನ್ನು ಪ್ರಾರಂಭಿಸಿದರು*(ಊಂ)- 
[ಲಂಡ್ಮ ಕೈ) 
ಲಂಡಚಣ್ಣ (ನಾ)- ಗಿಡ್ಡವಾದ ಚಲ್ಲಣ ; ಚಡ್ಡಿ ; ನಿಕ್ಕರು: ಅವನು 
ಲಂಡಚಣ್ಣ ಹಾಕಿರಬೇಕು. (ಕೃತಿ 6); ಕಚೇರಿಗೆ ಖುಕೀ ಲಂಡಚಣ್ಣದ 
ಮೇಲೆ ಕಳಿಸಿದ ಆಕೆ ಈಗ ಬದಲಾಗುತ್ತಾಳೆಯೇ ? (ಗಂಣಪಿಯಿ. 634): 
[ಲಂಡ್ಕ 4 ಚಣ್ಣ (ಎಚಲ್ಲಣ)] 
ಲಂಡತನ. ಲೆಂಡತನ (ನಾ). ಔದ್ಯತ್ಯ; ಉದ್ಧಟತನ: ಲಂಡತನದಲಿ ನಡೆವ 
ಭಂಡ ಹೊಲೆಯ (ಶೃಕರ. ೧-೦೬೪-೨): ಲಂಡತನದಿ ಕಾಳಗಕೊಡ್ಡಿದೊಡ್ಡನು 
ದ್ವಂಡಿಸಿ ' ಪುರಕೆ ಪೋಪವನ ಕಂಡು ಭಟರು ಪೋಗಬೇಡ ಬೇಡೆನೆ. 
(ತಂತ್ರ. ೪-೭೪) ; ಕಂಡು ಸತಿಯಳ ಭ್ರಾಂತುಗೊಂಡೊ ಕಳವಳಿಸುತ್ತ 
ಚಂಡಭುಜಬಲನೆಂಧ ಲಂಡತನದಿಂದ (ಡಕ. ೪)- ಲೆಂಡತನ; ಅಷ್ಟ 
ಮದಂಗಳ. ವರ್ತನೆಯ ಲೆಂಡತನವ ನಷ್ಟವ ಮಾಡಿ 
0೩-೭೨೬ 9ರ). [ಲಂಡ್ಕ 4 - ತನ] 
ಲಂಡಪಂಚೆ, ಲಂಡಪಂಜೆ (ನಾ)- ಮೋಟಾದ (ನೀರು)ಪಂಚೆ; ಗಿಡ್ಡವಾದ 


(ನೋಳಿಮಾ. 


ಧೋತ್ರ : ಲಂಡಪಂಚೆ ಹಚ್ಚಿಕೊಂಡು . . . ಕೌರ ಮಾಡಿಸಿಕೊಂಡು 
ಆಮೇಲೆ. ಗೋಮ.ಹಚ್ಚಿ ಇತ್ಯಾದಿ ಎಲ್ಲ ವಿಧುನಗಳು ಆಗತಕ್ಕವು 
(ಯುಂಣಫ- 6). ಲಂಡಪಂಜೆ ; ಅನಂತರ ನಮ್ಮ ಮಡಿಯ ಲಂಡಪಂಜಿ 


ಯನ್ನು ಇಳಿಸಿ... ಹಳೆಯ ತ್ಕಾಪಿೀಃ ಹಚ್ಚಿದ ಅಂಗಿ_ಚಣ್ಣದ ಚಿಲಖತ್ತು 
ಏರಿಸುತ್ತಿದ್ದೆವು (೧8: ೫; 1). ಲಂಡ್ಕ 4. ಪಂಚೆ] 
ಲಂಡಪಂಜೆ 'ಲಂಡಪಂಚೆ' ನೋ. 
ಲಂಡಪಾತಿ (ನಾ)- [ಅಶ್ವಶಾ] ಲದ್ದಿ ಹಾಕುವುದಕ್ಕೆ ಸಂಬಂಧಿಸಿದ 
ರೋಗ : ಮಾರ್ಜಾಲದ ಕಣ್ಣಂ ಪೋಲ್ವ ಕಣ್ಣಳುನ್ಮೀ(ಣ೯್ಮ' ತ; 
ಲಂಡಪ್ಪಾಣಾಾಂ- ನಾ]ತಿಯಪ್ಪಾ ಕುದಿರೆಯದು ಗತಾಯ 
ದೊಳಂ (6ಕ್ಕಕಾ. ೬-೪). [ಸಂ. ಲಂಡಪಾತಿನ*] 


೭೬೬೭ 


49 


| 


ಲಂಪಟತನ 


ಲುಡಪೆಣ್‌ 'ಲಂಡವೆಣ್‌” ನೋ, 

ಲಂಡವೆಣು*, ಲಂಡಪೆಣು*. ಲಂಡಹೆಣ್ಣು (ನಾ)- ದುಷ್ಟಹೆಂಗಸಂ; ನೀಚೆ 
ಸ್ತ್ರೀ: ತೊಂಡುವೆಣ್ಣ ಳ ನೇಹದೊಡಕಿಗೆ ಸಿಲುಕದೆ ಲಂಡವೆಣ್ಗಳ ಲಾಲಿಸದೆ 
- ». ನಲ್ವೆಂಡಿರೊಡನೆ ಬಿರಸುವುದು (೫0. ೬). ಲಂಡಪೆಣು್‌ « 
ಇಂತೆಂದು ಲಂಡಪೆಣ್ಗಳು ನುಡಿಯಲು , (10೪: ೯೩-೪)- ಲಂಡಹೆಣ್ಣು: 
ಸುಜ್ಜೆಯಿಂದಾಳಬೇಕಣ್ಣ ಗಂಡನಾಜ್ಞೆ( ಯ ಮಾಲ ನಡೆವ ಲಂಡಹೆಣ್ಣ 
(ಶ್ರರಂರ- ೨-೦೪ ಅನುಶಲ್ದವ)- [ಲಂಡ್ಕ ೬ ಪೆಣಂ] 

ಲಂಡಹೆಣ್ಣು 'ಲಂಡವೆಣು್‌' ನೋ: 

ಲಂಡಿ, 'ಲಂಡ್ಕ' ನೋ. 

ಲಂಡ್ಕಿ (ನಾ). ದುಷ್ಟೆ ; 
ಜಗಭಂಡೆಯರು . . 


ನೀಚೆಸ್ಟ್ರೀ : ಲಂಡಿಯರು ನಿರ್ಲಜ್ಮರಂ 

«- ಪಾತಕದ ರೂಪಿನ ಕೋಪಿಗಳು (ರೇವಘು- ೬-೦೩)- 
[ಲಂಡ್ಕ... ಇ] 

ಲಂಡು "ಲಂಡ್ಕ' ನೋ, 

ಲಂಡೆ. ಲೆಂಡೆ (ನು). ಎಲಂಡ್ಕಿ ; ಉಂಡಳೊಬ್ಬಳೆ ಮಗನ ಪಡೆದಳು ಲಂಡೆ 
ನಾಮೈೆನುಳಿದರೆಲ್ಲರು ಹೆಂಡಿರಲ್ಲೂ (0. ೬-೧4-೨೮); ದುರಿತಗಣಕಂಜದಿಹ 
ಲಂಡೆಯರ್ದಿಂಡೆಯರ್ನರರ ಹೃದಯವ ಕೊಯ್ವ ಕತ್ತಿಗಳ್‌ ತಿತ್ರಿಗಳ್‌ 
(430, ೨-೩೭) ; ಆ ಲಂಡೆಯರು ತಮ್ಮ ದುರ್ನಡತೆಯನ್ನು ಬಿಟ್ಟಿಲ್ಲ 
(ಶ್ರಪಾ: 1, 300). ಲೆಂಡೆ ; ಗಂಡು ತನ್ನದು ಎಂದು ಲೆಂ[೫೫: ಲಂಡೆ 
ಸುತನೆಂಬುವಳು ಖಂಡಪರಶುವಿನ ವರಪುತ್ರ ಆನು ನೆಟ್‌ ಕಂಡುದನೆ 
ನುಡಿದೆ (ಸರ್ವಣ್ಮ- ೧4): [ಲಂಡ್ಕ + - ಎ] 

ಲಂತಾನ ' ಲುಟಾನಾ' ನೋ. 

ಲಂದಣ "ರಂದಣ' ನೋ. 

ಲಂದಣಗಿತ್ತಿ " ರಂದಣಗಿತ್ತಿ ' ನೋ. 

ಲಂದಣಿಗ ` ರಂದಣಿಗ' ನೋ: 

ಲಂಪಂಬೆಜು (ಕ್ರಿ). ಮೇಲ್ಮೆಯನ್ನು ಪಡೆ ಹಿರಿಮೆಯನ್ನು ಹೊಂದು : 
ಸಂಪದ್ಧ ರ್ಮಾರ್ಥಕಾಮಾಂಬುರುಹ ವನಜಮಿತ್ರಂ ಧರಿತ್ರೀಸುವಕ್ಕಂ 
ಲಂಪಂಬೆತ್ತ್ಮದೆ ಕಣ್ಣೊಪ್ಪಿದುದು . . . ಪಂಪಾಕ್ಷೇತ್ರಂ (met. ೩-೬೪). 

[ಆ ಲಂಪು 4 ಪೆಜ್ಮು] 
ಲಂಪಟ (ನಾ). 6, ಯಾವುದಾದರೊಂದು ಚಟವುಳ ಸವನು,-ಗೀಳುಹಿಡಿ 


ವನು : “ಲೋಲುಪಂ' ಲಾಲಸಂ  ಲೋಲುಭಂ ಲಂಪಟಂ ಲೋಲ 
ನೆನಲಳಿಪುವವನಕ್ಕು ”  (ಮಗರಾ- ೬-೦೦) ; ಕರ್ಣನುಮ:ದೀರ್ಣವೀರ 
ರಸಾಸ್ನಾದನಲಂಪಟನಾಗಿ ಬಂದು ತಾಗಿದಾಗಳ್‌ (ಕಂಕಣ, 


03-00೬ ವ); ಅಧರಪ್ಪೀಯೂಷಲಂಪಟಜಿಹ್ಹನೇತ್ರತ್ರಯನೇ(೪ಾತಂ- ೨-೪೨). 
೨. ಕಾಮಾಸಕ್ತ ; ಕಾಮುಕ ; ಅಟಮಟಗಂ ಗಾಳುವಿವಂ ಕುಟಿಲಂ 
ಲಂಪಟನೆನಿಪ್ಪವಂ ಮಾನಸನೇ (ಕಾವ್ಮಾ- ೩೬); ಕಾಮಾಂಧವಶನಾಗಿ ಲಂಪಟ 

. ನೊರ್ವ ಮತಿಗೆಟ್ಟ ಮುಪ್ಪುದೊರೆ ಹೆಂಗುಸೊರ್ವಳ ವೆದಕೆ ದಾಸನಾ 
ಗುರುಳಿದರೆ, ಪೂಜ್ಯನೀ ರಾಮಚಂದ್ರಂ ರಾಜ್ಯಮಂ ತ್ಯಜಿಸಿ ವಿಪಿನಾಂತರದ 
ವಾಸಮಂ ಕೈಕೊಳ್ಳುದೇಕೆ? (8 (03. 60-೬8). ೩. ಗೀಳು; ಚಟ; 
ಅತ್ಯಾಸಕ್ತಿ : ಪಂಚೇಂದ್ರಿಯಲಂಪಟದಿಂದಂ ಸುರನರರನೊಯ್ವುದೊಂದಾ 
ಶ್ವರಿಯೇ (ಅಂ. ೩೨-೨) ; ಹೀನವಾಾನವರು. ತಾವು ಬ್ರಹ್ಮವೆಂದು 
ಜಿಹ್ಮೆ ಗುಹ್ಮೆ ಲಂಪಟದಲ್ಲಿ ಹೊಂದಿದುದ ನೋಡಿ ನಗುತಿದ್ದನು ನಮ್ಮ 

ಗುಹೇಶ್ವರಲಿಂಗನು (ಕ್ಕೋತಿ230- ೨೪). [ಸಂ.] 

ಲಂಪಟತನ (ನಾ). ಅತಿಯಾದ ಆಸಕ್ತಿ, - ವ್ಯಾಮೋಹ ; ಲೋಲುಪ್ಪಿ ; 
ಜಂಗಮವೇ ಲಿಂಗವೆಂಬುದಕ್ಕೆ ಏನು ಗುಣ ಮನವ ಲಂಪೆಟತನ ಹಿಂಗದಾಗಿ 
ಒಡೆಯರ ಬರವಿಂಗೆ ಕುನ್ನಿ ಬಾಲ ಬಡಿದರೆ ವೆಚ್ಚವೇನು ಹತ್ತುವದು 


(ಶಿಸವ- ೨೦೭): [ಲಂಪಟ 4 - ತನ] 


ಲಂಪಟತೆ 


ಲಂಪಟತೆ (ನಾ). ವಿಷಯಲೋಲುಪತೆ ; ಕಾಮುಕತೆ : ದಿಟದಿಂದೊಲ್ಲ 
ವರಂ ಲಂಪಟತೆಯಿನಮರ್ದಬ್ಬ ನೆರೆವ ನೆರೆವನಿತು ಸುಖಂ ಘಟಿಯಿಸದು 
ತಮ್ಮೊಳ್‌ (ಕಂ್ರಪ್ಪ- ೪-೬). [ಸಂ. ಲಂಪಟತಾ] 

ಲಂಪಟತ್ವ (ನಾ). ಅತ್ಯಾಸಕ್ತಿ; ಅತಿಯಾಸೆ: ಇವರಚ್ಯುತಾಂಭ್ರ 
ದರ್ಶನಲಂಪಟತ್ವದಿಂದ ೬. * ೬ ಬಂದರ್‌ (ಕೈಮಿಕಾ- ೪-೬0): [ಸಂ] 

ಲಂಪಟೆ (ನಾ). ಕಾಮಾಸಕ್ತಳಾದವಳು ; ವಿಷಯಲೋಲುಪಳಾದ 
ಸ್ರೀ: ವಿಟಗೋಷ್ಠಿಯೊಳ್ಳೋಗಮಂ ಬಯಸಿ ಕಾಮಲಂಪಟೆಯಾಗಿ 
ಮೇಣರ್ಥಮಂ ಗಳಿಸಿ (ಶೈಬರಾ- ೩-5೬)- [ಸಂ. ಲಂಪಟಾ] 

ಲಂಪಣ '.ಲಂಪಳ ' ನೋ. 

ಲಂಪಳ, ಲಂಪಣ: ಲಂಬಳ (ನಾ).೧. ವಿಷಯಾಸಕ್ತ ; ಸುಖ 
ಲೋಲುಪ; ಕಾಮುಕ : ಒಂದೊಂದೆ ರಸದ ಸೋಲಮದೊಂದೊಂದನೆ 
ಕೊಲ್ಲು ಮೋವೋ ಲಂಪಳ [೫೫ಂ- ಟ]ರಪ್ಪೆಮ್ಮಂದಿಗರಂ ಬಗೆವಂದದೆ 
ಕೊಂದಿಕ್ಕವೆ ಸಕಳವಿಷಯವಿಷಮವಿಷುಗಳ* (೮೦. *-೭೬)-ಲಂಪಣ; ೧. 
ಲಂಪಣನವೊಲೇನಾನುಮಲಂಪಿನ ನಗೆನುಡಿಯ ನೆವದಿ ನೆಯ್ದಿಲ ಪೂವಿಂದಂ 
ಪೊಯ್ಕೆ ಮೂರ್ಛೆವೋದಳ" (ಕೂತ. 3-೬೬)- ಲಂಬಳ್ಗ, ೧. “ ಲಂಬಳ 
(ಲಂಬಾಳ) -.. ಲಂಪಟ ಇ ಲೋಲುಪ” (ತರ್ಮಕೋ-, ೩೯), ಪ 
ವಿಷಯಾಸಕ್ತಿ ; ವಿಷಯಲೋಲುಪತೆ ; ಕಾಮುಕತೆ : ಲಂಪಟ 
ಶಬ್ದಕ್ಕಾದ ಲಂಬಳಮೆಂಬುದುಂ ಅಟಿಕ್ಕೆ ಸಂದೇಹಂ  (ಕತುರ- ೨೨ 
ಪ್ರಯೋ) ; ಪಳದಂ ಚೆಲ್ವಿಕೆಗೆತ್ತಿ ಪೊಚ್ಚಪೊಸತೊಂದಂ ಮಾಡಿ ಸಾಲ್ಡುರ್ವಿ 
ಲಂಪಳದಿಂ ತನ್ಮಯಮವಪ್ಪ; ವೋಲ್‌ ಕೊಳಿಸು (ಸೃಸಶ- ೩೦-೦೦೦). 

[<ಸಂ. ಲಂಪಟ] 

ಲಂಪಳಿಕೆ (ನಾ). ವಿಷಯಾಸಕ್ತಿ; ಮೋಹ; ಲಂಪಟತನ; 
“ಲಂಪಳಿಗೆ (ಕೆ) -- ಲಾಂಪಟ್ಕ ಎ ಅತ್ಯಾಸಕ್ತಿ” (ತರ್ಮಕೋ. 30) ; ಬಿಸುಡಂ 
ಮುನ್ನಿನ ತನ್ನ ಲಂಪಳಿಕೆಯಂ (ಉತ್ರ. ೨-೪3) ; ಅಶ್ವಗ್ರೀವನುಂ 
ರಾವಣನುಂ ಕೀಚಕನುಂ ದುಶ್ಶಾಸನನುಂ ಕಮಠನುಮೆಂದಿವರೆಲ್ಲರುಂ 
ಪರವನಿಶಾಲಂಪಳಿಕೆಯಿಂ ಕೆಟ್ಟರ* (ಶಸಾರ- ೩೦೨). [ಲಂಪಳ + ಇ] 

ಲಂಪು (ನಾ). ವೈಭವ ; ಆಡಂಬರ : “ಲಂಪೆನಲು ಏಭವಂ” (೪66. ೯6); 
ನಿಗುರ್ವ ಪೂವಣಲೆಗಳ ಲಂಪಿಂದಲಂಪಿಂದೆ ಮಂಟಪಂ ಚೆಲ್ವಾದುದು 
(404. ೩೭-೬೨). 'ಲ೦ಪಂಬೆಜು' ಪರಾ. ' [ಇಅಲಂಪು] 

ಲಂಬ (ಗು). ೧. ಜೋಲುವ ; ನೇತಾಡುವ; ತೂಗುತ್ತಿರುವ: 
ಉತ್ತುಂಗಪೀನನಿಜುಂಸಾರ್ಪಿತ ಲಂಬಹುರನವನಾ 


೬. [ರೇಖಾಗ] ಸಮತಲ 
ರೇಖೆಯ ಮೆಲೆ ಸಮಕೋನವಾಗುವಂತೆ ಎಳೆದ ಗೆರೆ: ಒಂದು 
ರೇಖೆಯು ಮತ್ತೊಂದು ರೇಖೆಯ ಬಳಿ ಬಂದು ಸೇರುವುದರಿಂದ ಎರಡು 
ಕೋನವಾಗುತ್ತೆ . .. ಹಾಗೆ ಸೇರುವಂತಾ ರೇಖೆಗೆ ಲಂಬಮೆಂಬ ಹೆಸರಾಗು' 
ವುದು (ಕಟಕ. 00). ೭. ಒಂದು ಸ್ಥಳದ ಹೆಸರು: ವೀರ 


೭೬೬೮ 


ಲಂಬನ 


ನಾಯಕ ಬಲಮ್‌ಬೆರಸು ಲಂಬದ ಕೋಟೆಯವರ್‌ ಕೆಡಿಸಿ (ಮೈಲಿ: ೧೯೨೩ , 
6೨-೭; ?). [ಸಂ.3 

ಲಂಬಕ (ನಾ)- ೧. ಒಂದು ಬಗೆಯ ಆಭರಣ: ಪ್ರತಿಮೆಗಳಿಗೆ , . , 
ಮುಖ್ಯವಾದ ಆಭರಣಗಳು _ಉಸ್ಸ್ಸುಭ, ಕುಂಡಲ, ಕಿರೀಟ, ಜಟಾಮುಕುಟ, 
ಲಂಬಕ. ಮೈಖಲಾ. ಕಟಕ ಮುಂತಾದುವು (ಕಾರರ- ೩೦೭): "ಲಂಬಣ' 
ಪರಾ. ೨. ಗ್ರಂಥದ ಆಧ್ಯಾಯ.-ಪ್ರಕರಣ. [ಸಂ.] 

ಲಂಬಣ, ಲಂಬಳ್ಳ (ನಾ). ೧. ಉದ್ದವಾದ ಒಂದು ಬಗೆಯೆ ಸರ: 
ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕುಡುತ್ತಿರೆ. 
ಲಂಬಣಂ ಪಜ್‌ಯೆ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಳುತ್ತಿರೆ 
(ಶಂಕಳಾ- ೯-೬); ಲುಂಗದ ಲಂಬಣಂಗಳಿಂ ಚಂದನದ ವಂದನಮಾಲೆ 
ಗಳಿಂ. . . ತಣ್ಣಿನ ತಾಣಮುಮೆನಿಸಿರ್ಪ ಲತಂಮಂಟಪಮಂ ಪೊಕ್ಕು 
(ಕುಸುಶತ- ೦೨-03೭ ಘ); ಮುತ್ತಿನ ಸರವೆನ್ನ ರನ್ನವಾವುಗೆಗಳ 
ಲಂಬಣಮಾದುದಿಂದು (೫9. 0-93). ೨. ಕುಚ್ಚು ; ಗೊಂಡೆ: 
ಒಪ್ಪಿದುವು ಶಾಡ್ವಲರತ್ನವಿತಾನದೊಳ್ಳನಂಗೊಳಿಸುವ" ' ಪದ್ಮರಾಗಮಣಿ 
ಕೇಲಿತ ಲಂಬಣಜಾಲಮೆಂಬಿನಂ (ಮುತ. ೨-06) ; ಪಚ್ಚೆಯ ಚಿಂಬವಳದ 
ಲಂಬಣದಿಂ ಸಿಂಗರಿಸಿ... ನಟ್ಟ ಕಾವನ ಗೆಲ್ಲಗಂಬಮೆನೆ... ಕಣ್ಣೆಡ್ಡ 
ಮಾಗಿರ್ಜಂ ಕೌಂಗುದೋೊಂಟಂ (ಉಶುಕ್ಕ, ಊ೨೨) ಲಂಬಳ್ಳ ; ೧. ಬರ 
ಗೆಲೆಯುಂ ಕೊಪ್ಪುಂ ನೂಪುರಮುಂ  ಲಂಬಳ [₹8೫0- ಣ]ಮುಮಲ್ಲಿ 
ಮಲ್ಲಿಗೆಯ ಮುಗುಳ್‌ ಬರಿಮುಗುಳೆಂಬಿವು  ತನಗಾಗಿರೆ ದೇಸೆಯ 
ಮಾಸರಿಕ್ಕೆಯಂ ಪೊಸಯಿಸಿದಳ೯ (ಕಾಂತಿತು. 6-33) ; ಮುತ್ತಿನ ಲಂಬಳದ 
ಲೋವೆಗಳಕಾಂತಿಯ ಲಂಯ ಲಹರಿಯೊಳೆದ್ದ ನಮರಾರಿ (ಉಪ. 3-30): 
ಕನಕದ ಸಡಕು ಮಣಿಲಂಬಳದ ಹಯ. ಮಿಗೆ ಗುಡಿಯೀದು ಮೊಗವೆತ್ತಿ 
ನರ್ಫಿಸಿತಸುರನಿದಿರಿನಲಿ (ತೊಂಕಾ, 6-೨೯-೦೨). ೨.  ಕೋಮಳಹರಿನೀಳ 
ಭಿತ್ತಿಗಳಿನೊಪ್ಪುವ ಮುತ್ತಿನ ಲಂಬಳಂಗಳಿಂ (ಜಾರಪು. ೬-೨). 

[< ಸಂ, ಲಂಬನ] 

ಲಂಬಣಮಾಲೆ (ನಾ). ಉದ್ದವಾದ ಸರ; ಜೋಮಾಲೆ; 
ರಂಭುಸ್ತಂಭಂ ಕೇತಕಿ. . . ವಿಚಿಕಿಲ ಲಂಬಣಮಾಲೆಗಳು (ಕೈರಪು. ೫-೦೬); 
ಪಚ್ಚೆಯ ಕುಟ್ಟಿಮಸ್ಥಳಂ ಸುತ್ತಿಡಿದಿರ್ದ್‌ ಮಾಣಿಕದ ಲಂಬಣಮಾಲೆ. 
(mate: 4-೨) - [ಆ ಸಂ. ಲಂಬನ ಮಾಲಾ] 

ಲಂಬಣಿಗೆ. ಲಂಬಳಿಗೆ (ನಾ). = ಲಂಬಣಮಾಲೆ : 


“ಲಂಬನಂ. 


ಲಲಂತಿಕಾ - ಈ ೨ ಮುತ್ತಿನ ಲಂಬಣಿಗೆ” (ರಣ. 08) ; ಮಣಿ 
ಮರುಟಂ ಶಿಖಿರಂ ಲಂಬಣಿಗೆಯ ಪೊಸಮುತ್ತು 'ನಿರುರಂ . . , ಆಗೆ 
ತದ್ದಿರಿಗೆಣೆಯಾದಂ ತನ್ನ ಪೆಸರೊಳಂ ವಿಜಯಾರ್ಧ) (60. 0೬-೦೩), 
ಲಂಬಳಿಗೆ ; ಮುತ್ತಿನ ಲಂಬಳಿಗೆಯಿಂ ಬೆಡಂಗುವಡೆಯೆ ಕಟ್ಟಿದ 


ಕಾಂಚಿಯಿಂ ಕಾಂಚೀಪದದೊಳೂುಗಜಂಗೆ ಸಾಮ್ರಾಜ್ಯಪಟ್ಟಿಮಂ ಕಟ್ಟಿಯುಂ 
(ವರೇಫು- ೭.೯೪ ನ): [< ಸಂ, ಅಂಬನಿಕಾ] 

ಲಂಬನ (ನಾ). ೧. ಜೋಲಾಡುವುದು; ನೇತಾಡುವುದು : “ಲಂಬ, 
ಲಂಬನಂ, ಲಂಬನೀಯಂ.ಈ ೩ ನೇಲ” (ಕಾಕಕ್ಕ- ೦0೪: ೨. ಉದ್ದ 
ವಾದ ಒಂದು ಬಗೆಯೆ ಸರ.-- ಹಾರ ; “ಲಂಬನಂ, ಲಲಂತಿಕಾ-- 
ಈ ೨ ಮುತ್ತಿನ ಲಂಬಣಿಗೆ” (ನಾಶರಾ- 0೨೩). ೩, [ಖಗೋಳ] 
ವೀಕ್ಷಣೆಯ ಸ್ಮಾನವನ್ನು ವ್ಯತ್ಕಾಸಮಾಡುವುದರಿಂದ ವೀಕ್ಷಿತ 
ವಸ್ತುವಿನ ಸ್ಥಾನವು ಬದಲಾವಣೆಯಾದಂತೆ ಕಂಡುಬರುವುದು ; 
ವಸ್ತುಸ್ಮಾನಾಭಾಸ : 'ಲಂಬನ ' ಎಂದರೆ ಭಿನ್ನದೃಸ್ಟಿ (ಕ್ಕೋತಿರ- 
೨೬೨); ದಶಜ್ಯಾ ವಿಧಾನ ಎಂಬುದಾಗಿ ಕರೆಯಲಾದ ಅಂಬನ (parallax) 
ವನ್ನು ಕಂಡುಹಿಡಿಯುವ ಮೊದಲನೆಯ ಆರ್ಯಭಟನ ವರ್ಗವು ಮುಖ್ಯ 
ವಾಗಿ ಭಾರತೀಯವಿಧಾನ ( ತತ್ನಪ್ತಾ. '[ಸಂ.] 


ಲಂಬಹಸ್ತ 


ಲಂಬಹಸ್ತ (ನಾ). ಕೆಳಗೆ ಇಳಿಬಿಟ್ಟ ಕೈ : ಪೂರ್ವದಲ್ಲಿ ಷಡ್ಭುಜನೃತ್ಯ 
ಮಾಡುವ ಕೃಷ್ಣ (ಅಭಯ, ಶಯ. ಸ್ವರ್ಗಹಸ್ತ, ಚಕ್ರ, 
ದಾನ) (ಕೊಯ್ಕರಾ- 0೩೨) - [ಸಂ.] 
ಲಂಬಳ್ಳ "ಲಂಪಳ ' ನೋ. 
ಲಂಬಳ್ಳ 'ಲಂಬಣ ' ನೋ. 
ಲಂಬಳಿಗೆ ' ಲಂಬಣಿಗೆ ' ನೋ. 
ಲಂಬಾಡಿ, ಲಂಬಾಣಿ, ಲಮಾಣಿ: ಲವಾಣ (ನಾ). ಒಂದು ಅಲೆಮಾರಿ 
ಜನಾಂಗ ಮತ್ತು ಆ ಜನಾಂಗಕ್ಕೆ ಸೇರಿದ ವ್ಯಕ್ತಿ: “ ಲಂಬಾಡಿ 
( ಲಮ್ಮಾನಿ) -. ಒಂದು ಕಾಡುಜನಾಂಗ * (ಕಾನಕೋ- ೪೨), 
ಲಂಬಾಣಿ: " ತಾಂಡೆ ', ಯಿಂದಲಿ ಬರುವ ಲಂಬಾಣಿ ಹೆಂಗಸರ 
ಉಡುಪು. ತೊಡಪೇನು (ಶಾಕ: ಲಮಾಣಿ: ಹಾದಿ 
ಯೊಳಗ ಲಮಾಣಿ ತಾಂಡೆ ಇತ್ತು (ಇತ್ರ: ೫); ನಮ್ಮ ಊರ 
ಲಮಾಣ್ಯಾರು ಇದ್ದಾರ (ಗಂಠಾಯಿ: 006). ಲವಾಣ ; ಲವಾಣರು, 
ಇಲ್ಲವೆ ಲಂಬಾಡಿಗರು :- ಇವರು ವಾಡಿಕೆಯಾಗಿ ಅಡವಿಯ ಹತ್ತರ ಇಲ್ಲವೆ 
ಗುಡ್ಡದ ಮೇಲೆ ಇರುತ್ತಾರೆ ' (ಕಥುಗೆ- 004). 
(ದೇ.॥ ತಮಿ. ಲಮ್ಬುಟಿ; ತುಳು. ಲಂಬಾಡ್ಮಿ ಲಂಬಾಣಿ; ತೆಲು. 
ಲಂಬಾಡಿ. / ಹಿರಾ, ಲಂಬಾಣ; ಲಮಾಣ] 
ಲಂಬಾಡಿಗ, ಲಂಬಾಣಿಗ (ನಾ). - ಲಂಬಾಡಿ: ಲವಸಣರು: ಇವೆಲ್ಲ 
ಲಂಬಾಡಿಗರು..- ಇವರು ವಾಡಿಕೆಯಾಗಿ ಅಡವಿಯ ಹತ್ತರ ಇಲ್ಲವೆ`ಗುಡ್ಡದ 
ಮೇಲೆ ಇರುತ್ತಾರೆ (*ಳಾಗೆ..008). ಲಂಬಾಣಿಗ : ಎತ್ತುಗಳನ್ನು 
ಅದರ ಸಂಗಡ ಇದ್ದ ಲಂಬಾಣಿಗರನ್ನು ಸಹ ಹಿಡಿದುಕೊಂಡು ಬರುವಾಗ್ಯೆ 
(ಕಾಶೇಂ್ರ - 9೩). [ ಲಂಬಾಡಿ ರದ ಇಗ) 
ಲಂಬಾಣಿ ' ಲಂಬಾಡಿ ' ನೋ. 
ಲಂಬಾಣಿಗೆ ' ಲಂಬಾಡಿಗ ' ನೋ. 
ಲಂಬಾಳಕ (ನಾ)... ಜೋಲುವ ಮುಂಗುರುಳುಳ್ಳವನು : ಪ್ರಸಾರಿತ 
ಕಜ್ಜಲಂ ತಿಳಕವಿಳಸದ್ಭುಳಂ , . - ತಳೆದಂ ಜೆಲ್ಬಂ ಲಂಬಾಳಕಂ ನೃಪ 
ಬಾಲಕಂ 1ಸುಲ್ಲಫು- '9-0೩0)- ಸಂ. ಲಂಬಾಲಕ] 
ಲಂಬಿಕಾಯೋಗ (ನಾ). [ಯೋಗ] ಯೋಗದ ಸಾಧನೆಗಳಲ್ಲಿ ಒಂದು ; 
ನಾಲಗೆಯನ್ನು ಬ್ರಹ್ಮರಂಧ್ರದ ಕುಹರಕ್ಕೆ ಒಯ್ಯುವುದು : 
ಬಹುಪ್ರಯಾಸಮಾದ ಲಂಬಿಕಾಯೋಗವೆನಿಸುವ ಬಾಹ್ಮಖೇಚರಿಯನವಲಂಬಿಸಿ 
ನುಲಗೆಯನು ಛೇದಿಸುವ ವ್ಯಾಸಾರದಲಿ' ತತ್ಪರರಾಗಿ ಕಪಾಲಕುಹರಾಂತ 
ರ್ಗತಮಾದ ಶ್ಲೇಷ್ಮರಸಾಸ್ವಾದನಮಂವನಳ್ಪ ಹಠಯೋಗಿಗಳಿಂ. (ಕರಮಾ- 
8-೬ಓ) ; ಶಿವನು ಪ್ರಸನ್ನವಾಗದಿರಲು, ಲಂಬಿಕಾಯೋಗದಲ್ಲಿ ನಾಲಗೆಯ 
ಬ್ರಹ್ಮರಂಧ್ರಕೆ ನೀಡಿ . . . ಒಂದು ಕಾಲಲ್ಲಿ ನಿಂದು ಹತ್ತುಸಾವಿರವರುಷ 
ತಪವ ಮಾಡುವಾಗ (ಕೈರೂೂ. 1, 90) ; ಲಂಬಿಕಾಯೋಗದ ದಂಭದಿ 
ನುಡಿಬೇಡ ತುಂಬಿ ತುಳಕಬೇಕು ಸರ್ವಾಂಗ (ಸದ್ದತಿ. ೩೬-೫): [ಸಂ] 
ಲಂಬಿಕಾಯೋಗಿ (ನಾ). ಲಂಬಿಕಾಯೋಗವನ್ನು ಸಾಧಿಸಿರುವವನು.: 
ಮಧಿಸಿ ಮಸ್ತಕಮಧ್ಯಭಾಗಸ್ಥಿತದ ಚಂದ್ರಾಮೃತವ ಸೇವಿಸಿ ಸತತ ಸೊಕ್ಕಿದ 
ಲಂಬಿಕಾಯೋಗಿಗಳ ಪರಿಯಂತೆ (ಗಗತಾ. 0೭-೩೬) - 
[ಸಂ. ಲಂಬಿಕಾಯೋಗಿನ್‌] 
ಲಂಬಿಕೆ (ನಾ). ೧- ನೇತಾಡುವುದು; ತೂಗಾಡುವುದು. ೨. ಕಿರುನಾಲಗೆ : 
ಖಂಡಿಸಿದ ಕರಗಳಿಂ ಬಿಲ್ಲ ಹಿಡಿಯಬೇಕು ವದನದಿಂ. ದೃಷ್ಟಿಯಿಲ್ಲದೆ. ನಭವ 
ನೋಡಬೇಕು ಲಂಬಿಕೆಯರಿದು ಬೆಲ್ಲಮಂ ಮೆಲಲು ಬೇಕು (ಉಗ. 33-04)- 
೩. ಕಿಎಯ ಹಾಲೆ: “ಹಾಲೆ ಪತ್ರಾಶ್ರಯಂ ಲಂಬಿಕಾಖ್ಯಂ” 
(ಹಂಗಾ: ೯೪-9). ೪. -ಲಂಬಿಕಾಯೋಗ: ಹಠಯೋಗ ಲಂಬಿಕೆಯೆಂದು 
೬ ಇದು. ಪೂರ್ವನವನಾಥಸಿದ್ದರ ಮತೋಕ್ತವೆಂದು. ಕಾಪಾಲಿಕಾಚರಣೆ 


ಲಂಬಹೆಸ್ತ, ಸ 


೫-೦). 


೭೬೬೯ ಲಂಬೋದರಿ 

ಯನಾಚರಿಸುವರಲ್ಲ ಶರಣರು (೪ನ: 06-39) ; ಲಂಬಿಕೆಯಿಂ ಸುಷುಮ್ಮೆ 

ಯೊಳು ಜ್ಯೋತಿಯಂ ನಡಸಿ (ಸಿಠ್ಕರಾ- ೪-೨೭). [ಸಂ. ಲಿಂಬಿಕಾ] 

ಲಂಬಿತ (ಗು). ಜೋಲಾಡುವ ; ತೂಗಾಡುವ ; ಇಳಿಬಿದ್ದಿರುವ : 
ಧೃತದಂಡಂ ಚಾರುಚಂಪಕಚ್ಛಾಯಂ ಲಂಬಿತಕೂರ್ಚೆರ (ಕಾಕತಿ. ೦೯-೨೭): 
ಲಲನೆ ಶಯನಿಸುವಮಳಪುಷ್ಟಕ್ರನಿಳಯಲಬಿತರತ್ನಮಾಲಾಕಲಿತಮಣಿಗಣ 
ದೀಪವಿಭ್ರಮಕಾಂತಿಯಗ್ಗಳಿಸೆ (೧4ಫ. 03-0೪): [ಸಂ.] 

ಲಂಬಿಸು (ಕ್ರಿ). ೧. ತೂಗಾಡು ; ಜೋಲಾಡು : ಸೋರ್ಮುಡಿ ಲಂಬಿಸೆ 
ಕರ್ಣಪೂರಿತೋತ್ವಲಮೊಲೆದಾಡೆ ಗಟ್ಟಿಗಳನಂದು ಮಗುಳ್ವಿದರಿಂದುವಕ್ತ 
ಯರ್‌ (೧ಂಕ. ೨-60) ; ಲಂಬಿಸುವ ಫಲಭರದ ರೆಸದಾಳಿಂಬ, 
ಖರ್ಜೂರುಮ್ರಕದಳಿಕದಂಬ (ಕೊರ: 0-5-90) ; ಲಂಬಿಸುವಲರ್ಮುಡಿಗಳ 
ಶಿರಂಗಳಿಂ ಬಾಗಿ ಲಕ್ಷ್ಮೀಪತಿಗೆ ವಂದಿಸಿದರು. (ಕೈಬಳಾ, ೩-೦೬)- 
೨ ಹೆಚ್ಚು; ವ್ಯ ೈದ್ಧಿಯಾಗು : ಅಂಬಿಸಿತು ಭಯತಿಮಿರ' ಶೋಕಾಡಂಬರದ 
ಡಾವರ ವಿವೇಕವ 'ಚುಂಬಿಸಿತು (ಕುನ್ಮಾಗ. ೪-೦೯) ; ಚೆಗುರದುದು 
ದುರ್ಮಾರ್ತೆಲತೆ ನಿಜನಗರದಲಿ ಲಂಬಿಸಿತು ಕರ್ಣದೊಳಾ ಕಕುತ್ತ್ಮೃಜನ 
(8469. ೧-8-೩): ರಂಭೆ ಮುಖವು ಬಿಳಿದಾಗಿ ಸುಜಠರವು ಲಂಬಿಸೆ (ಅಂ. 
೨-10). ೩. ದೊಡ್ಡದನ್ನಾಗಿ ಮಾಡು ; ಬೆಳಿಸು ; ಹೆಚ್ಚಿಸು : ಕ್ಷಯದ 
ವೇಗವನ್ನು ನಿರೋಧಿಸಿ ಜೀವಮಾನವನ್ನು ಲಂಬಿಸುವುದು ಸಾಧ್ಯವು 
(ಆರ್ಯರ. ೦60): ಯಾವುದೊಂದು ವಿಷಯವಾಗಲಿ ಅತಿಯಾಗಿ ಲಂಬಿಸಿರ 
ಬಾರದು (85- ೨೬6). ೪. ಮೈಚಾಚು ; ಒರಗು; ಮಲಗು ; 
ತುದಿಖುರವನೂಅಕ ನವುಯಿ ವಿಂಗಲರೆನೋಟದಾಲಿಯ ಮಿಡುಕಬವಿಲಣದ 
ಲುಯದಲಿ ಲಂಬಿಸಿದವೊಲು ವಾನಾಯುಜದ ಸಾಲೆಸೆದುದು (ಕುಪ್ಮಾರ್ರೋ- 
ot). [ಲಂಬನ _,. - ಇಸ್ಕು] 

ಲಂಬು (ಗು). ೧. ಉದ್ದನೆಯ ; ಉದ್ದವಾದ. (ನಾ), ೨. ಉದ್ದಳತೆ: 
“ಲಂಬು (ಲಾಂಬು) ೩. ಲಂಬ” (ತರ್ಯಕೋ. ೩೪, ೩: ಉದ್ದವಾಗಿರು 
ವವನು ; ಎತ್ತರವಾಗಿರುವ ವ್ಯಕ್ತಿ : ಅವನೇನು ಆರೂವರೆ ಅಡಿ 
ಉದ್ದದ ಲಂಬುವಂತೆ (ಶಕರು ೧೦೧). [೬-ಹಿಂ. ಲಂಬೂ, / ಸಂ. ಲಂಬ] 

ಲಂಬೂಪೆ (ನಾ). ಏಳು ಎಳೆಗಳ ಸರ.-ಕಂಠಹಾರ ; ತಾರಾತರಲಮುಕ್ತಾ 
ಫಲಲಂಬಲಂಬೂಷಭೂಪಿತಮುಮವಲಂಬಿತ ಸುರಭಿಕುಸುಮದಾಮಾಕೀರ್ಣ 
ಮುಂ... ಅಪ್ಪ ಶ್ರೀಮಂಟಪಮಂ "ವಿರಚಿಸಿ (ಆರತಿ: ೬೬೩ ತ); 
ಪಾಂಡುಕಶಿಲುತಲೋಪಧಿಮಂಡಪಲಂಬೂಷ ಲಂಬವಂದನಮಾಲಾಮಂಡನ 
ಲತಾಂತಪರಿಮಳೆಮಂಡಳಿತ ಮದಾಳಿಗೀತ ಮಂದಸಮಾರಂ (ಸಂಪು: ೨-೫೪). 

[«ಸೆಂ. ಲುಬುಷಾ] 

ಲಂಬೋದರ (ನಾ). ೧. ದೊಡ್ಡ ಹೊಟ್ಟೆಯವನು ; ಡೊಳ್ಳು 
ಹೊಟ್ಟೆಯವನರಿ : ಧವಲೋತ್ತರೀಯವಸನಂ ಲಂಬೋದರಂ ಲಂಬಕೂಟನ 
ಕಲಾಪ ೬ ೬೬ ಬಂದಂ ಪ್ರತೀಹಾರಕಂ (ಕಂಣನಾ. ೨-೨) ; ಆಜಾನು 
ಬಾಹುಗಳುಳ್ಳ ಲಂಬೋದರಸ್ವರೂಪಿಯಾದ ಭವ್ಮತರುಣನೊಬ್ಬಸು ನಿಂತು 
ಕೊಂಡಿದ್ದನು (ಕಳ್ಳಳಾ. ೩೨)- ವ. ಹೊಟ್ಟೆಬಾಕ ; ತಿಂಡಿಪೋತ : 
(8). ೩. ಗಣೇಶ; ಬೆನಕ; ವಿನಾಯಕ: “ಹೇರಂಬ, 
ಲಂಬೋದರೆಃ... - - ವಿಘ್ನರಾಜ। - ಈ ೯ ಬೆನಕನ ಪೆರ್‌” (ಅಣು. 

ಕರಿಗೊರಳ ತನ್ನ ಕಂಠದಲಿ ಲಂಬೋದರನ ತ್ವರಿತ ಪುಟ್ಟಿಸಿ 

ಲಂಬೋದರಗೇತಕೆ ತರಳೋದರೆ ಕುಂಭಶಿರಂಗೇತಕೆ 
ಬಿಂಬಾಧರೆ (ಗಣೇಶ- ೩-೦೨೦): `[ಸಂ.7 

ಲಂಬೋದರಿ (ನಾ). ೧. ದೊಡ್ಡ ಹೊಟ್ಟೆಯುಳ್ಳವಳು. ೨. ಒಬ್ಬ 
ರಾಕ್ಷಸಿಯ ಹೆಸರು: 'ರೋಷದಿಂದೊದಲಾದಳು ಮತ್ತೊರ್ವಳಸುರಿ 
ಲಂಬೋದರಿ ನಿಶಾಚರಿ ಮಹಾಭಯಂಕರಿ (ಕೈ ಬಛಾ. ೦೬-೩೫). 

[ಸಂ. ಲಂಬ್ಲೋದರೀ] 


30 


ಲ; 


(ಶ್ರೌತರಾ- 0-00) ; 


ಲಂಭ 


ಲಂಭ (ನಾ). ೧. ಪಡೆಯುವುದು; ದೊರಕಿಸಿಕೊಳ್ಳುವುದು- 
೨. ಪ್ರಾಪ್ತ ; ಸಿದ್ಧಿ : ವಿವಿಧವಿಭವಶೋಭಾರಂಭಲಂಭಪ್ರ ಲಂಭೋದೃವ 
ವಿಹಿತವಿವಾಹೋತ್ಸಾ। ಹಸಾಕಲ್ಯಕಲ್ಪ CR ಸಮುದಿತಸೇಮಾರಾತಿವೃತ್ತಾಂತ 
ವೃತ್ತಂ (16. ೩-೨೦), ' ೩. [ಸಂಗೀತ] ಒಂದು ಬಗೆಯ ಗೀತ 
ಪ್ರಬಂಧ : ಏಲಾ. ಢೇಂಕೀ, ರೊಂಬಡ, ಲಂಭ, ರಸಕ . . . ಲೋಲೀ, 
ಢೊಲ್ಲರೀ, ದಂತೀ ___ ಈ ಇಪ್ಪತ್ತೆರಡು ಪ್ರಬಂಧಗಳೂ ತಾರಾವರೀ 
ಜಾತಿಯವೆದು ಪ್ರಸಿದ್ಧವಾಗಿವೆ (1ಹಕ್ರ: «0. [ಸಂ.] 

ಲಂಭನ (ನಾ). ಇ ಲಂಭ ೧; ಭುವೇಂದ್ರಿಯಂ ದ್ವಿವಿಧಂ ಜ್ಞಾನಾವರಣ 


ಕ್ಷಯೋಪಶಮವಿಶೇಷಮಪ್ಪ ಲಂಭನಂ ಲಬ್ಧ (ತತ್ತ್ಮಪ್ರ. ೪೬). [3] 
ಲಕಚ “ಲಕ್ಕಚಣ' ನೋ. 
ಲಕಪರಾಲಿ (ನು). ಒಂದು ಊರಿನ ಹೆಸರು: ಅಸ್ತಿ ಬನ್ನು ಬೆಳೆ 


ಕೆಅಕಿಯ ಪಡುವಣಕಡೆಯಿಂ ಅನ್ತೆ ಬನ್ನು ಲಕಪರಾಲಿಯ ಮೂಡಣ 
ಬೇಲಿಯಿಂ (೨೪. 117, ಸಂಜತ. [21] 

ಲಕಮಕ "ಲಕುಮುಕಿ' ನೋ. 

ಲಕಲಕ (ನಾ). ಹೊಳೆಯುವುದನ್ನು ಸೂಚಿಸುವ ಒಂದು ಅನುಕರಣ 
ಪದ: ಪಾತ್ರೆ ಪರಡಿಗಳನ್ನೆಲ್ಲ ಹುಣಿಸೇಹಣ್ಣಿನಿಂದ ತಿಕ್ಕಿ ಲಕಲಕ 
ಮಾಡಿದಳು (ಮುತ್ತ್ಯರೆ. 34) ; ಎಲೆಯ ಮೇಲ್ಮೈಯು ಲಕಲಕ ಹೊಳೆ 
ಯುವ ಕೆಂಪುಬಣ್ಣದ್ದಿ ರುತ್ತದೆ. (ಮುಂದಿಯಿ. ೪-೭೦): 

ಲಕಲಕನೆ (ಅ). ಕಾಂತಿಯಿಂದ ಹೊಳೆಯುವಂತೆ ಎಂಬ! 
ಸೂಚಿಸುವ ಒಂದು ಅನುಕರಣಾವ್ಯಯ : ಹಲವರು 
ಕೊಡಗಳನ್ನು ಲಕಲಕನೆ ತಿಕ್ಕುತ್ತಿದ್ದರೆ (ಫಂತಂ- ೪). 

[ಲಕಲಕ __ - ಅನ್ನೆ] 

ಲಕಲಟು (ಕ್ರಿ). ಕಾಂತಿಯಿಂದ ಬೆಳಗು ; ಥಳಥಳಿಸು ; ಮಿಂಜ್‌ ; 
ಕಪ್ಪುದ್ರಾಕ್ಷಿಯಲ್ಲಿ ನಕ್ಷತ್ರಗಳನ್ನು ಸೆರೆಹಿಡಿದಿಟ್ಟಂತೆ ಲಕಲಕಿಸುವ ಕಣ್ಣುಗಳು 
(ಕೆತಂಶಾ, ೬೩) ; ಬೆಳ್ಳಿಯ ಭಾುಂಡಿಗಳು ಎಲ್ಲ ಕಡೆಗೆ ಲಕಲಕಿಸುತ್ತವೆ. 
(೨ತ್ಮ- ೪4). [ಲಕಲಕ 4 _ ಇಸ್ಮು] 

ಲಕಲಿ 'ಲೊಕ್ಕಿ' ನೋ. 

ಲಾರ (ನಾ). 'ಲ' ಎಂಬ ಅಕ್ಷರ: ವಿಕಲ್ಬಂ ಕ್ಷಳನಿಲ್ಲದಿಲ್ಲ ಸಂಸ್ಕೃತ 
ದೊಳಾ ಲಕಾರಕ್ಕೆ ಪೇಟಸ್ತಿನಿದಟ್‌ಂ ಕ್ಷಳನಂ (ಕಮರ. ೩). [ಸಂ.] 

ಲಕುಚ (ನಾ). ೧. ಗಜನಿಂಬೆ: “ಲಕುಚಃ. ಲಿಕುಚಃ, ಡಹುಃ __ 
೩ ಗೆಜನಿಂಬೇ ಹೆಸರುಗಳು" (ಸರಾ. 0೩). ೨. ಬೇಲ; ಕಪಿತ್ಮ ¢ 
“ಲಿಕುಚೆಂ [ಲಕುಚಂ] ಕಪಿತ್ಯಮಟಾಗೆ ದಧಿತ್ಮಂ'' (6244. 4-೩). ೩. 
ಒಂದು ಬಗೆಯ ಕಾಡುಹಲಸು. [ಸಂ,] 

ಲಕುಟ (ನಾ), ಬಡಿಗೆ ; ದೊಣ್ಣೆ ; ಕೋಲು: “ವೈಣವಃ: ಲಕುಟ; 
೬ * ೬ ಯಷ್ಟಿಃ ಈ ೫ ಕೋಲ್‌" (ಹಕಾಯು- 0೨೦-೪೦) ; ಲಕುಟ 
ಯಷ್ಟ್ಯಾದಿವಿಧಿಯನುಪದೇಶುಗೆಯ್ದಾ ತಂ ಕ್ಷೇಮಂಧರನೆಂಬ ಪೆಸರಂ ಪಡೆದಂ 
(90ತ್ರ. ೬-೩೬ 5); ಅರಸಂ ಮುಳಿದು ಲಕುಟ ಶಾಟ(ಡ)ನಪೂರ್ವಕಮಾ 
ಶುನಕನಂ ಕಳೆದಂ (ಕಾವಿಂಪು. 0): ಗಳಿತಾಶ್ರು ವಿಷಣ್ಣನೆಣ್ಣೆವೂಸಿದನತಿ 

'  ರೆಕ್ತವಸ್ತೆಕುಸುಮಂ ಲಕುಟುಜಿನಪಾಶಹಸ್ತೆಂ (datas: 00-3). [ಸಂ.] 

ಲಕುಮಿ. ಲಕ್ಷ್ಮಿ, ಲಕ್ಷುಮಿ, ಲಚ್ಚಿ, ಲಚ್ಛಿ (ನಾ). ೧. ಐಶ್ವರ್ಯ ; 
ಸಂಪತ್ತು. ೨. ವಿಷ್ಣುವಿನ ಹೆಂಡತಿ ; ಲಕ್ಷ್ಮಿ: “ಲಕುಮಿ 
ಲಕ್ಷ್ಮಿಯೆನಿಕ್ಕುಂಗ (ಕಂಕಂ- ೨೬) ; ನಂದಿವೆರ್ಮನ್ನಂಗನೆ ಭೂನಾರಿಗೆ 
ರತಿಗರುನ್ಮತಿದೇವಗೆ ಲಕುಮಿನಾರಿಗೆ ಪಡಿಯೆನೆ ಭೂನುತೆ ತಾ ಚಾಕಣಬ್ಬೆ 


೦೩೯-೧೯7 916 ?)- 


ರ್ಥವನ್ನು 
ಬಿಂದಿಗೆ 


೭೬೭೦ 


ಲಕೋಟೆ, 


ರಾಜಂಗೆ ಕೈಸೆಕೆಯ ತೋಟುವೆನೆನುತ್ತೆ , . . ಇನನುದಯಗಿರಿಯನಡರ್ದಂ 
(ಉತ: ೬೩೪) ೩. ಶೋಭೆ; ಕಾಂತಿ: ನಿನಗೆ ತಾನೆಲೆ ದೇವ 
ವಲ್ಲಭೆಯೆನಿಸುವಡೆ ಕೀಳೀ ದ್ರುಮವ ನಡೆ ಮನಕೆ ಬಾರದಡೆದಳಪಗತವಡನ 
ಲಕುಮಿಯಲಿ (ನರಗ. ೦೦-೭೦-೩೪). ಲಕ್ಕಿ: : ೨, “'ಲಕುಮಿ (ಲಚ್ಚಿ: 
| ಅಭಲಕ್ಷೀ ಶ್ರೀದೇವಿ”. (ಕರಕ: ೩೨)... `ಲಕ್ಷುಮಿ : ಬಜೆ 
ಶಕುನಫಲವೆಲ್ಲ ನಮಗೆ ಲಕ್ಷುಮಿವಲ್ಲಭನ ಸೇವೆ ದೊರಕೊಂಬುದೇ ರಮಣಿ 
(809ರ. 3-೦೦ ಶಂ), ಲಚ್ಚಿ: ೨. “ಲಕ್ಷ್ಮೀ-ಲಚ್ಚಿ” (ಕರ್ಕಾನು- 00 
ತ್ರಯೋ). ೪. ಒಬ್ಬಾಕೆಯ ಹೆಸರು : ಬಂಮರಸಂಗಂ ಲಚ್ಚಿಯಬರಸಿಗಂ 
ಪುಟ್ಟಿದ (ಎಳ. vu, ಸಾಗರ 08-04 ; 128). ಲಚ್ಛ : ೫. [ಜೈನ] 
ಊರ್ಧ್ವಲೋಕದ ಒಂಬತ್ತು ಅನುದ್ಧಿಶ ವಿಮಾನಗಳಲ್ಲಿ ಒಂದು : 
ನವಗ್ರೆ ಎವೇಯಕಂಗಳೊಳಮಲ್ಲಿಂ ಮೇಗಣ ಲಚ್ಛಿ ಮಹಾಲಚ್ಛಿ ಮಾನಿ 
ವೈರೆ ವೈರೋಚನೆ ಸೋಮೆ ಸೋಮರೂಪೆ ಅಂಕೆ ಪಳಿಕೆ ಅಯಿಚ್ಛೆಯೆಂಬ 
ನವಾನುದ್ಧಿಸೆಗಳೊಳಂ (ನಹ. ೯೬-40). 
[ಆ ಸಂ. ಲಕ್ಷಿ ಆ ಪ್ರಾ, ಲಚ್ಛಿ] 
ಲಕುಮುಕಿ, ಲಕಮಕ (ನಾ). ೧. ಜಾಐಗಾರನ ಹಕ್ಕಿ; ಮಾಂಚುಳ್ಳಿ: ()- 
ಮೆ ಟಿಟ್ಟಿಭ ಪಕ್ಷಿ: “ಟೆಟ್ಟೆಭಕಃ, ಲಕುಮುಕೀ ಹಕ್ಕಿ” (ಸಿರ್ಯಾಂಕಿ, 
9೬): ಲಕಮಕ : (4). [ ತೆಲು. ಲಕುಮುಕಿ ] 
ಲಕುಲೀಶ (ನಾ). ೧. ಒಂದು ಶೈವಪಂಥದ ಪ್ರವರ್ತಕನಾದ ಒಬ್ಬ 
ಮಹಾಪುರುಷ : ಆಯೆಂಬ ವರ್ಣವೈಶ್ವರ್ಯಮಂ ವರ್ಧಿಪುದು 'ಲಾಯೈಬ. 
ವರ್ಣ ಲಕುಲೀಶಗಣಪದಮಕ್ಕು . .. ನಂಬಿಯಲ್ಲಮಪ್ರಭುವೆಂಬ ಮಂತ್ರಾ 
ಮೃತವ ಸೇವಿಸಿ (ಶೃಕುಪು- ೪-3). 'ಲಕುಲೀಶಪಾಶುಪತ? ಪರಾ. 
೨. ಶೈವ ಧರ್ಮದ ಒಂದು ಪ್ರಭೇದ ; ಲಕುಲೀಶನಿಂದ ಸ್ಮಾಪಿ 
ಸಲ್ಪಟ್ಟ ಪಂಥ : ಕಾಳಾಮುಖ, ಲಕುಲೀಶ, ಮಾಹೇಶ್ವರ . . ಇವೇ 
ಮೊದಲಾದವು ಶಿವಭಕ್ತಿಪಂಥದ ಮುಖ್ಯಪ್ರಭೇದಗಳು (ಕರರ, ೩೦೬). 
[ಸಂ.] 
ಲಕುಲೀಶಪಾಶುಪತ, ಲಕುಳೀಶಪಾಶುಪತ (ನಾ). ಶೈವಧರ್ಮದಲ್ಲಿ 
ಒಂದು ಪಂಥ; ಲಾಕುಳಶೈ ವಪಂಥ : ಕ್ರಿ.ಶ. ಏಳನೇ ಶತಮಾನ 
ದಿಂದಲಂದರೂ ಲಕುಲೀಶಪಾಶುಪತವೆಂಬ ಶೈವಧರ್ಮ ಪ್ರಚಾರದಲ್ಲಿತ್ತು 
(ಕೂತಳು. 6 ೬ನ). ಲಕುಳಿ:ಶಪಾಶುಪತ; ಈ ಲಕುಳಿ;ಶಪುಶುಪತ 
ಶೈವಪಂಥವು ಪ್ರವರ್ತಿತವಾದುದು ಕ್ರಿ. ಪೂ, ೨ನೇ ಶತಕದಲ್ಲಿಯೆಂದು . . , 
ಅಭಿಪ್ರಾಯಪಡುವರು ($6೧. 3 ಶೀ), [ಸಂ.] 
ಲಕುಳ (ನಾ). ಮುಂಗುಸಿ; ನಕುಲ: ನರಿ ನಎಲು ಲ[ಶಾಕಾಂ.ನ]ರುಳ 
ವಾಯಸಂಗಳು ತಿರ್ದೆ ಶುಭಶಕುನಂಗಳು (06೪. 033). .[ಆಸಂ, ನಕುಲ] 
ಲಕುಳೀಶಪಾಶುಪತ 'ಲಕುಲೀಶಪಾಶುಪತ' ನೋ. 
ಲಕೋಟಿ "ಲಗಾಟ' ನೋ. 
ಲಕೋಟೆ, ಲಕ್ಕೋಟೈೈ (ನಾ). ೧. ಪತ್ರವನ್ನು 


ಕಳುಹಿಸುವ ಕಾಗದದ ಸಣ್ಣ 


26 


ಇಟ್ಟು (ಅಂಟಿಸಿ) 

ಚೀಲ; ಪಾಕೀಟು ; ಸಣ್ಣ ಕವರು: 
ಆವಳು ಲಕೋಟೆಯೊಳಗಿನ ಕಾಗದವನ್ನು ಹೊರಗೆ ತೆಗೆಯುತ್ತ ನುಡಿದಳು 
(ಹೇಮಂತ. ೩೩೦); ಫೋಟೋವನ್ನು ಲಕೋಟೆಯಿಂದ ತುಸು ಹೊರಗೆಳದು 
ತೀವ್ರಾಸಕ್ತಿಯಿಂದ ನೋಡುತ್ತಿದ್ದಳು: (ಕೃತರು. ಬಿ. ೨. ಅಂಟಿಸಿದ 
ಆಥವಾ ಅಂಟಿಸದೆ ಮುಚ್ಚಿರುವ ಅಂಚೆಯ. ಪತ ಕ) : ಅಂಚೆಯವನು 
ಒಂದು ಲಕೋಟೆಯನ್ನಿತ್ತು ತೆರಳಿದನು. (ಸುಂರಂ- ೬೫); ಲಕೋಟೆ 
ಯೊಂದನ್ನು ಹೆಕ್ಕಿ ಎಲ್ಲಿಂದ ಬಂದುದೆಂದು ಮುದ್ರೆ ನೋಡಿದೆ 


ಕಾಂತುರತ್ನ (೫329. xx, 008೨ ; 3146); ಲಕ್ಷ್ಮೀ- ಲಕುಮಿ 
ಶಬ್ದ - ಸಬುದ (ನರ. ೨೩೪ ಶ್ರಯೋ), ೧, ೨: ದೇಹಕಾಂತಿಗೆ 
ಮುಳಿದ ತರಣಿಸತಿಯ: ಪಿಡಿದು ಕಾಹನಿಟ್ಟನುಜೆ ಲಕುಮಿಯನೊಳಗೆ ತುಂಬಿ 


(ಮುಂಗಾಮು. 0೬). ಲಕ್ಕೋಟೈ: ೧. ಲಕ್ಕೋಟೆಯನ್ನು ಒಡೆದು ನೋಡಿದೆ 
1656-೪9); ಪತ್ರಗಳನ್ನು ಒಂದು ಲಕ್ಕೋಟೆಯಲ್ಲಿಟ್ಟು ತಲೆಚೀಟಿ ಹಚ್ಚಿದಳು 
(ಶ್ಯಾಮಿಸ್ನೇ, ೦೪೦). [_ ಓಂ. ಲಖೋಟಾ; ಮರಾ. ಲಖೋಟಾ, ಲಾಖೋಟು] 


48 


ಲಕೋಟೆ ೭೬೭೧ 
ಲಕೋಟೆ : ಲಕ್ಕೋಟೆ (ನಾ). ಒ೦ದು ಬಗೆಯ ಹಣ್ಣು ' (4) 
ಲಕ್ಕೋಟೈೆ : (ನೈಕಿ. ೩೪-೬೬೬)- [?] 


ಲಕೋಟೆಹೋಳಿಗೆ (ನಾ). ಲಕೋಟೆಯ ಆಕಾರದಲ್ಲಿ ಮಡಿಸಿ ಮಾಸಿದ 
ಒಂದು ಬಗೆಯ ಹೋಳಿಗೆ : (೪), 
[ಲಕೋಟೆ ೬ ಹೋೊಳಿಗ್ಗೆ ( ೬ ಪೋಳಿಗೈೆ)] 
ಲಕ್ಕ, ಲಕ್ಕೈ, ಲಕ್ಷ, ಲಖ್ಚ,, ಲಖ್ಸೆ, ಲಚ್ಚ್ಯ, ಲಾಖ (ನಾ). ಒಂದು 
ಸಂಖ್ಯೆ ; ನೂರುಸಾವಿರ ; ಲಕ್ಷ: “ಲಿಕ್ಷದೊಳೆ ಲಕ್ಷ್ಯಂ" (ಕರ್ಕಾತ- ೩6) : 
ಚತುರತ್ತಂ ಮೂಟುಂಯೋಜನದಳೆವಿಯ ಸಭಾಮಂಟಪಮನೊಂದುಲಕ್ಕ 
ರಕ್ಕಸವಡೆಯಿಂ ಪೊತ್ತು ತರಿಸಿ (ಕೃಶಣ- ೬-3 ೭) ; ನೂಲು ಕರಿಘಟಿ ಲಕ್ಕ 
ಪಾಯದಳೆ (೫ವಳ: ೨-೪); ಲಕ್ಕಧನಮಿರಲು ಕೆಡುಗುಂ ಚಿಕ್ಕಂದಿನ ವಿದ್ಯೆ 
ಪೊರೆಗು (ಕತಕ. ೩-೪೦). ಲಕ್ಕ: ಮೂಲುಲಕ್ಕೆ ಬೇವಿಯರಪ್ಪರಸಿ 


ಯರ್ಕಳುಂ (ನರ್ಮ್‌ ₹4೦೯): ಒಂದೊತ್ತಂ' ನಡೆಯಿಸುವುದ 
ದೊಂದೊಂದಜಿ ಲಯಕೆ ಲಕ್ಕೆತೆಅನಾಡುವುದೇನೆಂದೇಂ  ಬಣ್ಣಿಸುವುದೊ 


ಸುರಸುಂದರಿಯ ವಿಲಾಸವಿಭ್ರಮಭ್ರೂಲತೆಯಂ (608 ೯-೩೬); ಮಾರ್ಪಡೆ 
ಸರಲೊಂದಲಂ ಕೆಡೆಯೆ ಲಕ್ಷ್ಮಿಯ ಲೆಕ್ಕೆದಿನೆಚ್ಚನರ್ಜುನಂ (ನೇಖಪು:00-0)- 
ಲಕ ; ಕಲ್ಮಾಣದ ನೆಳೆವೀಡಿನೊಳು ಸಪ್ಪೂರ್ದೈಲಕ್ಟಭೂಮಿಯಂ ದುಷ್ಟ 
ನಿಗ್ರಹಂ ಶಿಷ್ಟಪ್ರತಿಪುಲನಂಗೆಯನ್ನು .. - - ರಾಜಕ್ಕಿಂಗೆಯ್ಯತ್ತಿರೆ (ಕ. ೪1; 
ಕಡೂರು. ೩೬-೭; 1187 ?). ಲಖ್ಭ್ಯ 2 ವಡ್ಡರಾವುಳದ ಸುಂಕ ಲಖ್ಯಕ್ಕೆ 
ಅಣುನಣ ಮುಪ್ಪಾಗದೊಳಗೆ ಶ್ರೀಸ್ವಯಂಭುಕಲಿದೇವಸ್ವಾಮಿದೇವರ 
ಗ್ರಾಸನದ ಸತ್ರಕ್ಕೆ ಬಿಟ್ಟ ಪಾಗವೊಂದು (೩ೌ23- 2ಸ-1, ೨೦೦-೨0; 3132)- 
ಲಖ್ಕೆ ;  ತ್ರೈಲೋಕ್ಯಮಲ್ಲ ವಿಕ್ರವದಿತ್ಯದೇವರು ಸಪ್ಪಾರ್ದ್ವಲಖ್ಸೆ 
ಪ್ರಿಥ್ವಿಯನಾಚಂದ್ರಾರ್ಕತಾರಂಬರಂ , . . ರಾಜ್ಯಂಗೆಯ್ಯುತ್ತಿರೆ (ಬಕ. ೪], 
ಸಂಕ: 68-9 ; 1173)- ಲಚ್ಚೈ ೭ ಪೊನ್ನೊಡೆಯಂ ಲಚ್ಚದ ಪೊನ್ನೊಡೆಯಂ 
ಗಡ ಶತಲಕ್ಷದ ಪೊನ್ನೊಟ್ಟಿಲ ನಾನೀವೆಂ (ಉರ್ಮರೀ- ೨-೨೬): ಲಾಖ ; ಸಂಭಾ. 
ಏಿತರು ಲಾಖ ಮಂದ್ಯಾಗ ಒಬ್ಬಾವ ಇದ್ದರ ಇರಬೇಕು (ಗ್ರಾಾಯ- ೦೨3). 
ಲಕ್ಕಲಕ್ಕ, ಲಚ್ಚಾಳಚ್ಚೆ (ದ್ವಿರುಕ್ತಿ) : ಲಕ್ಕಲಕ್ಕಕ್ಕೆ ನೆರೆದಭವಭಕ್ತರ 

ನಡುವೆ (04ರ. ೦೦-೦೦೬) ; ಲಕ್ಕಲಕ್ಕದಲಿ ಕಿಕ್ಕಿರಿದಿರೆ ಜೇಂಬುಳು ಮೇಣ 
ದುಂಬಿ (ಕೋರೆ. 6೬-30) ;  ಲಚ್ಛಾಳೆಚ್ಚ ಕುದುರೆಯಂ ಗಜರಥವ 
ಪೊಸ್ತಾಗಿ ಜೋಡಿಸಲ್ಲೇಮಿಸುತ ಕ್ಕೆ ಕೈದುಗಳ ಮಸ್ತಾಗಿ ಪೊಸದಂದುದಂ ತರಿಸಿ 
(ತರಂಗ. ೩೬-9೨). ಲಕ್ಕಮುಕ್ಕ- ಲಕ್ಷಾಂತರ ಹಣವನ್ನುಳ್ಳ ಮೂರ್ಜ ; 
ಸಿರಿವಂಸನಾಗಿರುವ ದಡ್ಡ : ಅಕ್ಕೊ ಬರುವ: ಸೊಕ್ಕಿ ಮೆರೆವ ಲಕ್ಕಮುಕ್ಕ. 
ಏನೆ ಇರಲಿ ; _ ಅರಿತು ಕಣ್ಣ, ಹರಿವರಣ್ಣ -- ಬೆಪ್ಪ. ಬಿಜೆಲಾ: ಏನೆ 
ಇರಲಿ (೩605. ೩೭-೦೪)... [ಇಪ್ರಾ, ಲಕ್ಕ. / ಸಂ. ಲಕ್ಷ] 

ಲಕ್ಕ: ಲಕ್ಕು. ಲಚ್ಚ್ಯ. ಲೆಕ್ಕ (ನಾ). ೧. ಗಮನ ; ಲಕ್ಷ್ಯ : "ಲಕ್ಕಿಸು' 
ಪರಾ- ೨. ವ್ಯಾಖ್ಯೆ ಅಥವಾ ವಿವರಣೆಗಳಿಂದ ಹೇಳಲ್ಪಟ್ಟುದು ; 
ಲಕ್ಷಣಕ್ಕೆ ಉದಾಹರಣೆಯಾದುದು ; ದೃಷ್ಟಾಂತ ; ಸಕ್ಕದದಿಂ 
ಲಕ್ಕಣಮಂ ಲಕ್ಕಮನೊಳ್ಗನ್ನಡಂಗಳಿಂ ವಿವರಿಸಿದಂ (ಕ್ರ ತಿ- ೦-0೪). 
ಲಕ್ಕು ; ೧. ಗ್ಯಾಲಿಲಿಯೊನಿಗೆ ವಿದ್ಯಾಭ್ಯಾಸದ ಲಕ್ಕು ಬಹಳ (ಶುನಿಂದಿಯಿ. 
8-333) ; ಆದರೆ ಈಗ ನಿನ್ನ ಲಕ್ಕೆಲ್ಲ ಹೊರಗೆಯೇ ಇದೆ (ತ. ೨) ; 
ಕುಮುದೆಯ ಮೇಲೆ ಅವನ ಲಕ್ಕಂತೆ (ಕನಕ. ೩೭). ಲಚ್ಚ ೩. 
ಗುರುತು ; ಚಿಹ್ನೆ: ಇದು ನಿಚ್ಚಂ ತನ್ನ ಲಚ್ಚಂ ಮಟತರುವೆನಿಪೀ 
ವಾಂಛೆಯಿಂ ಚಂದ್ರಮಂ ಸೂಸಿದಪಂ ಪಿ:ಯೂಷಮಂ (ಕಂತ. 111, 3೦೯, 
ಹಿರಣ್ಣಗರ್ಕನ ಸರಸ್ಮತೀಶ್ರಬಂರ). ಲೆಕ್ಕ, ; ೧. ಅವನಿಗೆ ಹಿರಿಯರನ್ನು ಕಂಡರೆ 
ಲೆಕ್ಕವೇ ಇಲ್ಲ (62). 'ಲಕ್ಷ್ಮ', 'ಲೆಕ್ಕಿಸ್ಕು' ಪರಾ. 

[-ಆ ಪ್ರಾ. ಲಕ್ಕ. / ಸಂ. ಲಕ್ಷ್ಮ] 
ಲಕ್ಕ (ನಾ)-ಇಅರಗು ;. ಲಾಕ್ಷ ; ಲಕ್ಕವ ತಂದಗ್ನಿಮುಖದಲ್ಲಿ ಇಟ್ಟಂತೆ 


18 


೩0. 


ಲಕ್ಕಣ 


ಉಕ್ಕುವ ಹೊಳೆಯೊಳು ಪೊಕ್ಕು ಮುಣಗಿದೆಂತೆ (ಏಸಾಸು- ೯0-9): 
[ ಇಪ್ರಾ. ಲಕ್ಟೃ. ಲಕ್ಕಾ. / ಸಂ, ಲಾಕ್ಷಾ] 

ಲಕ್ಕ್ಯ, ಲಖ್ವಿ (ಗು). ೧ (ಉಕ) ಸುಂದಕವಾದ ; ಚೆನ್ನಾದ; 
ಶೋಭೆಯಿಂದ ಕೂಡಿದ : ಏನು ರಾಯರೇ, ಲಕ್ಕ ಬೆಳದಿಂಗಳು 
ನೋಡಿ ಗೊಂಬೆಯ ಹಾಗೆ ಮಲಗಿಬಿಟ್ಟಿದ್ದಿರೇನು (ರುತ. ೭). (ನಾ)- 
ಪಿ. ಸುಂದರವಾದುದು ; ಒಳ್ಳೆಯದು ; ನಾ ಮುಡಿದ್ದೆಲ್ಲ ... 
ಪಾಡ, ನಾ ಮಾಡಿದ್ದೆಲ್ಲಾ ಲಕ್ಕ ಎಂದು ತುಳಜಾ ಅವನನ್ನಣಕಿಸು 

ತ್ತಾಳೆ (0ನಸ, ೬೭). ಲಖ್ಯ್ಯ ; ೨. ಲಖ್ಕದ ಈ ನಿವಾಂತ ಜಾಗಾ 
ನನ್ನ ಕೆಲಸಕ್ಕ (ನಾರಾಂ- ೪6). 

ಲಕ್ಕಾಗು ಇ ಚೆನ್ನಾಗು ; ಒಳ್ಳೆಯದಾಗು : ನಿಮ್ಮ ಪ್ರಕೃತಿ ಬಹಳ 
ಲಕ್ಕಾಗಿದೆ; ಗುರುತು ಸಹ ಹತ್ತುವಂತಿಲ್ಲ (ಸುಳವು: ೪3): 
[+ ಮರಾ. ಲಕ್ಕ, ಲಕ್ವ. ಲಖ್ಬ] 

ಲಕ್ಕಂಬಡೆ (ಕ್ರಿ): ಲಕ್ಷ ಬೆಲೆಯನ್ನು ಹೊಂದು ; ಲಕ್ಷ ಹೊನ್ನಿನ ಜಿಲೆ. 
ಬಾಳು : ತೊಡವೆನಗಪ್ಪೊಡೆ ಲಕ್ಕಂಬಡೆವವು ಪಲವೊಳವು ನಂಬೆಯಪ್ಪೊಡೆ. 
ನೋಡೀಗಡೆ (ರನ್ನು: ೨-೦೨೦) [ಲಕ್ಕ 4. ಪಡೆ] 

ಲಕ್ಕಗೆಯ್‌ (ಕ್ರಿ). ಲಕ್ಷವನ್ನಾಗಿ ಮಾಡು ; ಲಕ್ಷಸಂಖ್ಯೆಗೆ ಏರಿಸು: 
ಸಾಸಿರಪೊಂಗೆಯ್ದು ಚಿಃ ಕಾಸಟಮೆಂದೊಂದುಲಕ್ಕಗೆಯ್ವುದಿದರ್ಕಂ ಮಾಸರ 
ಮುಡಲೆಂದಧಿಕವಿಳಾಸದಿನುಡಲಿಕ್ಕಿ  ನೆಆ್‌ಯಿ ಬಿಯಮಂ ಮೆಟ್‌ದಂ 
(un: ೩-೪)- [ಲಕ್ಕ 4 ಕೆಯ] 

ಲಕ್ಕಚಣ, ಲಕಚ (ನಾ). ಒಂದು ಬಗೆಯ ಸಾಧನ. -ಸಣ್ಣ ಆಯುಧ; 
ಜಾಣ : “ಲಕಚಂ ಲಕ್ಕಚಣಮೆಂದೆನಿಕ್ಕು ೦" (ಮೂಗಣ. ೦೦೩-೪); 
ಸುಲಿಪಲ್ಲಂ ಮೆಣಿವೈ ಪರಲಲನೆಯರ್ಗೆಂದಿಕ್ಕುಟಿಉಿಂದೆ. ಕೀಟ್ವಿರ್‌ ಪಲ್ಲಂ ಸಲೆ 
ಕಣ್ಣಂ ಕೆತ್ತುವೆಯೆಂದು ಲಕ್ಕಚಣದಿಂದೆ ಮಾಂಟಿ ಕಳೆವರ್‌ ಕಣ್ಣಂ 
(ಾರ್ಕ್ಯಕ: ೬-40): ಲಕಚ ; ಮೇಲಿನ 'ಮಂಗರಾ ' ಪ್ರಯೋಗವನ್ನು 
ನೋಡಿ. [ಲಕ್ಕ + < ಚಣ) 

ಲಕ್ಕಡಿ (ನಾ)- ಮರದ ದಿಮ್ಮಿ : 'ಲಕ್ಕಡಿಕೋಟೆ' ಪರಾ- 

[ + ಹಿಂ. ಲಕಡೀ, / ಸಂ. ಲಕುಟ. ಪ್ರಾ. ಲಕ್ಕುಡ ] 
ಲಕ್ಕಡಿಕೋಟೆ (ನಾ). ಭಾರವಾದ ಮರದ ದಿಮ್ಮಿಗಳನ್ನು ನಿಲ್ಲಿಸಿ 
ಕಟ್ಟಿದ ಕೋಟೆ, ಮರದ ದಿಮ್ಯಿಗಳಿಂದಾದ ದುರ್ಗ : ಅಲ್ಲಲ್ಲಿ 
ಜಕ್ಕಡಿ ಕೋಟೆಗಳ ಹಾಕಿ ಠಾಣ್ಯ ಇಟ್ಟುಕೊಂಡು , - - ಬರುತ್ತಾರೆ (ಕೇಂದ್ರ 

ಇ). [ ಲಕ್ಕಡಿ .. ಕೋಟೆ ( ೬ ಕೋಂಟೆ) ] 

ಲಕ್ಕಣ, ಲಚ್ಚಣ್ಯ, ಲಚ್ಛಣ (ನಾ): ೧. ಗುರುತು. ಚಿಹ್ನೆ : 
“ಲಕ್ಕಣಮೆನೆ ಲಕ್ಷಣ". (ಕರಕ, 006); ಬೂದಿ ಜೆಡೆ ಲಕ್ಕಣಂ 
ತಪಕಾದುವೆರಬಕ್ನೊಣೆ ' ಶರಾಸನಂ ಕವಚಮಿವೆಂತಾದುವೊ (ಹತಲ: 
೯). ೨. ಒಂದು ವಸ್ತು ಇಲ್ಲವೆ ಸಂಗತಿಯ 
ವಾದ ಗುಣದ ನಿರೂಪಣೆ ; ವ್ಯಾಖ್ಯೆ; ಸೂತ್ರ : ಏಳೆಯ .ಲಕ್ಕಣ 
[ಜಾ೫ಂ- ಲಕ್ಷಣ]ಮಂ ಪೇಟಿಕ್ತಿಂ (ರಂರೋಂ2-' 3-380); ಸಕ್ಕದದ ತೆದ್ಭವಂ 
ಗಳ ಲಕ್ಕಣಮಂ ಕನ್ನಡಕ್ಕೆ ಲಕ್ಷಿಸಿ ಪೇಲಕ್ತಿಂ (ಕನುಡ- ೨೫); ಸಕ್ಕದದಿಂ 
ಲಕ್ಕಣಮಂ ಲಕ್ಕಮನೊಳ್ಗೆನ್ನಡಂಗಳಿಂ ವಿವೆರಿಸಿದಂ (ಕರ್ರಿ: 0-09)- 
೩. ದುರ್ಯೋಧನನ ಮಗ; ಲಕ್ಷಣಕುಮಾರ : ಲಕ್ಕಣು ಮೊದಲಾಗೆ 
ನೂರ್ವರಿ್‌ ಮಕ್ಕಳುಂ ಸುತ್ತಿಉೌದು ಬಳಸಿ ಬರೆ (ಶಂಶಕಾ. 00-3೭ 2). 
೪. [ಕಾವ್ಯಮಾ] ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಗುಣ,... 
ಲಕ್ಷಣ; ಪುರುಳುಂ ಲಕ್ಕಣಮುಂ ಮೆಯ್ದಿರಿಯುಂ ತಳ್ತೆಸೆಯೆ ಪೇಟ್ಜ 
ಕಬ್ಬಂ (ಕದ್ಮಿಕಾ- ೬); ರಸಮೊಸರೆ: ಲಕ್ಕಣಂ ಮಿಕ್ಕಿರೆ. ಎಡೆಯೆಡೆಯೊಳ್‌ 
ಸಕ್ಕದದ ನಲ್ನುಡಿ ಮೆಜ್‌ಯೆ, ತಿರುಳ್ಳನ್ನಡದೊಳೆ ಕತೆಯನುಸಿರ್ವೆಂ 
(ಉ3ಕ್ಕ. ೬-೦೬). ಲಚ್ಚಣ್ಯ ; ೧. ““ಲಚ್ಚಣಮೆಂದು ಲಕ್ಷಣದೊಳಂ'' 


ಲಕ್ಕಣಿಕೆ 


(srs. 3-33); “ಲಕ್ಷಣಕ್ಕೆ ಲಚ್ಛಣಮೆನಿಪ್ಪದು” (156. ಅಲಿ. 
೫. [ನಾಟ್ಯ]ಹತ್ತು ಬಗೆಯ ನೃತ್ಯಭೇದಗಳಲ್ಲಿ ಒಂದು. : ತಾಂಡವ 
ನಾಂಟ್ಕ ನೃತ್ಯ ಲಾಸ್ಕೆ ಗುಂಡಿಲ ಪೆಕ್ಕಣ ಲಚ್ಚಣ. . . ದಶವಿಧಪಾತ್ರಂಗಳ್ಳ 
ತೋಟಾ ರಂಜಿಸುವ ನರ್ತನ ನರ್ತಕಿಯರಿಂ (ಕೈರಪು- 8-೩ವ)- ಲಚ್ಛಣ; ೫. 
ತಾಂಡವ ನಾಟ್ಕ ನೃತ್ತ ಲಾಸ್ಯ ಗುಂಡಿಲ ಪೆಕ್ಕಣ ಲಚ್ಛಣ ಅಪರಿಪಾತ್ರ: 
ಸುಪಾತ್ರು ಸರ್ವತೋಭದ್ರ ವೆಂಬ ದಶವಿಧಪಾತ್ರಂಗಳಂ (೧ರ. 3೩) 
[ - ಸಂ. ಲಕ್ಷಣ) 

ಲಕ್ಕಣಿಕೆ `" ಲೆಕ್ಕಣಿಕೆ ' ನೋ. 

ಲಕ್ಕರಿ " ಲಷ್ಕರು ” ನೋ. 

ಲಕ್ಕಲಿ " ಲೊಕ್ಕಿ, ' ನೋ. 

ಅಕ್ಕಾ (ನಾ). ಪಾರಿವಾಳಗಳಲ್ಲಿ ಒಂದು ಜಾತಿ: ಲಕ್ಕಾ, ಎಂಬ ಪಾರಿ 

" ವಾಳಗಳು (ಕುಂಯಂ- 4000). [ ಅರ, ಪಾರ, ಹಿಂ. ಲಕ್ಕಾ ] 

ಲಕ್ಕಿ " ಲೊಕ್ಕಿ ' ನೋ. 

ಲಕ್ಕಿ" ಲಕುಮಿ ' ನೋ: 

ಲಕ್ಕಿಗಿಡ, ಲಕ್ಕಿಲಿಗಿಡ (ನಾ). ಒಂದು ಬಗೆಯ ಔಷಧೀಸಸ್ಯ; ಲೊಕ್ಕಿ : 
ಕಕ ಸಿಧುಕೂ * » * ಇಂದ್ರಾಣಿಃ _,ವಾವಿಲೀಗಿಡದ, ಹೆಸರುಗಳು; ಲಕ್ಕಿ: 
ಗಿಡ '' (ರಂತ: ೦೨೬); ಎಕ್ಕೆ ಎಲಚೆಯು ಲಕ್ಕಿಗಿಡಗಳು ಸೊಕ್ಕಿ ಮೆರೆವಾ, 
ಸೀಗೆಮರಗಳು (ಗೋಡಾರು. 3-ಟಿಲಕ್ಕಿಲಿಗಿಡ ; "' ಲಕ್ಕಿಲಿಗಿಡ: ನೆಕ್ಕಿ. ... 
ವಾಮಿ, ಭೂತವೇಪಿ " (448. 0೩೩); ಲಕ್ಕಿಲಿಗಿಡ, ನೆಕ್ಕಿ (ಛಃ. 
66-086). [ಲಕ್ಕಿ (೬ ಲೊಕ್ಳಿ) 4 ಗಿಡ (< ಗಿಡು)] 

ಲಕ್ಕಿಮುಷ್ಟಿ (ನಾ). (ಉಕ) ಒಂದು ಬಗೆಯ ಜೂಜಾಟ; "* ರೊಕ್ಕ 
ದಾಟ '' (೫ನಕೋ: ೪೦) : -ಲಕ್ಕಿಮುಷ್ಟಿ ಆಡಿ ಆಸ್ತಿ ಕಳಕೊಂಡ (649). 

[ ಲಕ್ಕಿ ( ಲಕುಮಿ) 4 ಮುಷ್ಟಿ ] 

ಲಕ್ಕಿಲಿ * ಲೊಕ್ಕಿ, ' ನೋ. 

ಲಕ್ಕಿಲಿಗಿಡ * ಲಕ್ಕಿಗಿಡ ' ನೋ. 

ಲಕ್ಕಿಸು, ಲೆಕ್ಕಿಸು, (ಕ್ರಿ). ಗಮನ ಕೊಡು; ಲಕ್ಷಿಸು : 'ಹೂಳಿದನು ಮುರ 

ವೈರಿ ಸಾಸಿರಕೋಲುಗಳ ಬಾಯೊಳಗೆ ಲಕ್ಶಿಸದಾಳವಾಡುತ ದನುಜನೆಂದನ್ನು 
ಮಂದಹಾಸದಲಿ` (ಕೋಗಡು. 3೬-60). ಲೆಕ್ಕಿಸ್ಕ, ; ಅನೇಕ ಶೀಲಗುಣ 
ದೊಬ್ಬದೊರಿಂತು ಲೆಕ್ಕಿಸದುಮೇ ನೆನೆಗೆನ್ಬೊರು ಮುನಿಯಿಂದಳ್ತಪಚ್ಚಲೆ 
ನೋನ್ತು ತಾಮ್‌ ತಮಗೆ ಮೃತ್ಕುವರವಾನಣಿದಂ (ಎ4. 11; 00೫-೧; 
ಬ: 76) ; ಮನೆನೆಳಲಂ ನೆನೆಯದೆ ಅರ್ಥಮಂ ಲೆಕ್ಕಿಸದೆ ವೃತ್ತಿಯಂ. 
ವಿಚಾರಿಸದೆ .. . , ಬುಗೆವಾಡಿಯಿಂ ಪೊಲಮಟ್ಟು (ಬಸರ: ೨.೪8); ರಾವುತ್‌! 
ಪಾಯಕರ ಲೆಕ್ಕಿಸದೆಕ್ಕಲ ಖನ್ನೋಜಿಗಳಾ ರಕ್ಕಸನಿದಿರೊಳೊಪ್ಬದರು 
(mmo. 06-09) [ಲಕ್ಕ * - ಇಸ್ಟು] 

ಲಕ್ಕು "ಲಕ್ಕ 'ನೋ. 

ಲಕ್ಷ್ಮೆ * ಲೊಕ್ಕಿ ' ನೋ. 

ಲಕ್ಕ "ಲಕ್ಕ' ನೋ: 

ಅಕ್ಕೆ (ನಾ). ಗುರಿ; ಉದ್ದೇಶ (?): ವನಧಿಯ ನೀಳ್ಡ ಪರ್ದೆರಿಗಳ ನೆಲನ 
ಕವಿದಷ್ಟು ವೀಗಳೆಂಬಿನಮತಿವೇಗದಿಂ ಪರಿವ ಪಾಠವ ಲಕ್ಕೆಯನೊಡ್ಡು 
ಪೊಳ್ತು ತನ್ನನೆ ನಡೆ ನೋಡಿಸುತ್ತುಮಿರೆ ಜಾಯಿಲಮೊಂದೆರಡೆಂದು ತೋಟ? 
ನೆಟ್ಟನೆ `ಪದಿನೆಂಟುಕೋಟಿವರೆಗಂ ತಳರ್ದತ್ತು ತುರಂಗಸಾಧನಂ. (ಕರಿಫು, 
©8-40)- [ಲಕ್ಷ್ಮ ?] 

ಲಕ್ಕೋಟೆ, * ಲಕೋಟೆ” ನೋ. 

ಲಕ್ಕೋಟ್ಕೆ " ಲಕೋಟೆ ' ನೋ. 

ಲಕ್ಷ * ಲಕ್ಕ, ' ನೋ. 

ಲಕ್ಷಗಡುಗೆ. ಲಖಗಡುಗೆ (ನಾ)- ದೇವರಿಗೆ ಲಕ್ಷ ಗಡಿಗೆಗಳ ನೀರಿನಿಂದ 


೭೬೭೨ 


ಲಕ್ಷ 


ಮಾಡುವ ಅಭಿಷೇಕ ; ಲಕ್ಷಕುಂಭಾಭಿಷೇಕ : ಶ್ರೀಮತು ಕಲಿದೇವರ್ಗೆ 

ಪ್ರತಿವರ್ಷಂ ಲಕೃಖಿಗಡುಗೆನಿಮಿತ್ತವಾಗಿಯಲ್ಲಿಯರ್ಗ್ಯವಾಣಿಯಂ ತಹರು. 

೨88-9 ; 2148): ಲಖಗಡುಗೆ; ಸಪುಸ್ತ 
ಸಿವಸ್ಥಾನಂಗಳಿಗೆ ಲಖಗಡುಗೆ ಫಾದಾದೀವಿಗೆಗಂ ಸುಂಕಪನ್ನಾಯ ಸರ್ವ 
ಬುಧೆಪರಿಹಾರವಾಗಿ . ... ಭಾರಾಪೂರ್ವ್ವಕಂ` ಮಾಡಿ ಬಿಟ್ಟ ದತ್ತಿ 
(ಕ. vr. ಕರೂರು- ೦೩-೩: 2300). 

[ಲಕ್ಕ (-ಆಲಕ್ಕೃ) 4 ಗಡುಗೆ (೬ ಗಂಡಗೆ) ] 

ಲಕ್ವ (ನಾ). ಶರೀರದ ಒಂದು ಭಾಗವು ನಿಷ್ಕ್ರಿಯವಾಗುವ ಒಂದು 

ಬಗೆಯ ರೋಗ ; ಅರ್ಧಾಂಗವಾಯು ; ಪಾರ್ಶವಾಯು : 

ಮೃದುತಾಳಿಗೆಗೆ ಲಕ್ವ (Paralysis) ಹೊಡೆದಾಗ ನುಂಗಿದ ಆಹಾರ 

ಮೂಗಿನ ಮೂಲಕ ಹೊರಬರುತ್ತದೆ (406. ಎ); ವಿಧಿ ಅವನಿಗೆ ಲಕ್ವ 
ಹೊಡಿಸಿ: ಪ್ರಾಣಾನ ಕಿತ್ತುಕೊಂಡಂಹೋಯಿತು (ತೆಗೂಂ, 04): 

ಲಕ್ವಬಡಿ ಎ ಅರ್ಧಾಂಗವಾಯುವುಂಟಾಗು ; ಪಾರ್ಶ ವಾಯು 

ಬರು; ಅವನ ಕ್ರಿಯಾಪಟುತ್ವಕ್ಕೇ ಲಕ್ವಬಡಿದ ಹಾಗಾಯಿತು (ಕುಕಿನು. ೩೬೪). 
ಲಕ್ವಹೊಡೆ ಎ. ಲಕ್ವ! ಬಡಿ: ಅವರಿಗೆ ಲಕ್ವ ಹೊಡೆದು ಆಸ್ಪತ್ರೆ ಸೇರಿದ್ದಾರೆ. 
(648). [+ ಅರ. ಹಿಂ, ಲಕವಾ ; ಮರಾ. ಲಕವೂ, ಲಖವಾ] 

ಲಕ್ಷ್ಮ ಲಕ್ಷೆ (ನಂ). ಗಮನ ; ಧ್ಯಾಸ ; ಲಕ್ಷ್ಮ : ಸಮುದ್ರತಳದಲ್ಲಿ 
ನಡೆಯುವ ಕೆಲವು ಮಹತ್ಯುರ್ಯಗಳು ನಿಮ್ಮ ಲಕ್ಷಕ್ಕೆ ಬರದೆ ಇರಲಾರವು 
(ಮುರಯ- ೬-೨೦); ಈ ಎಲ್ಲು ಪ್ರಕಾರಗಳು ಲಕ್ಷದಲ್ಲಿಡುವುದು ಅವಶ್ಯಕವದೆ 
(ಯರವ. ೯. ಶ್ರತ್ತಾತತಿ); ನಿರ್ಜನಮದ ಬೀದಿಯಲ್ಲಿ ಅದು ಬಹುಶ; 
ಯಾರ ಲಕ್ಷಕ್ಕೂ ಬರಲಿಕ್ಕಿಲ್ಲ (8444. 300). « ಲಕ್ಷಗೊಡು' ಪರಾ. 
ಲಕ್ಷೆ ೭ ಕನ್ನ ಮಗಳನುಖೇಕ್ಷಿಸದಿರೆಂದು ಕಟ್ಟಮ್ಮಾಡಿ ತರುಣಿ 
ಯರನಾಕ್ಷಣವೆ ಕಳುಹಿಸಿ. ಯಯಾತಿ ಸಂಗಡ ಶುಕ್ರ ಮರಳಿದನು ನಿಜ 
ನಿಲಯಕೆ ಲಕ್ಷೆ(8 ೫. ಕ್ಷಿ]ಯನ್ನಿವರ ಮೇಲಿಟ್ಟು (ತುರಗ, ೪-0), 
"ಲಕ್ಕ ' ಪರಾ. [<ಸe. ಲಕ್ಷ್ಮ] 

ಲಕ್ಷ, (ನಾ)- ೧. ಒಂದು ಸಂಖ್ಯೆ ; ನೂರುಸಾವಿರ : ಚತುರಶೀತಿಲಕ್ಷ 
ಪೂರ್ವಾನಪವರ್ಕಾಾಯುಪ್ಯನುಮಪ್ರತಿಪತಶಾಸನನುಮಾಗಿ (604: 98-೬5); 
ಕೆಬಗಶೀತ ಸಹಸ್ರೋತ್ತರಲಕ್ಷಯೋಜನಬಾಹುಲ್ಕಮನಾಂತು ರತ್ನಪ್ರಭೆ 
ಯೆಂಬ ಪೈಥ್ವಿಯಿರ್ಕುಂ (ತುಳುಜಾ, ೦೦-೪೦ ವ); ಲಕ್ಷ ಸಂಖ್ಯೆಯ ಹಿರಣ್ಮವ 
ತಂದು (ಬ. ೬೦೫) ; ಏಳು ಲಕ್ಷವೆ ಲಕ್ಷ ... ವಚನಗಳ 
ಹೇಳಿದನು ಕೇಳೊ (46ಣ್ಣಾ. ೨೪); ತುಂಬಿತ್ತೊಡನೆ ವನದೇಶಮಂ ಲಕ್ಷ 
ಪಕ್ಷಿಯುಲಿ (ಶ್ರೀರಾವಡಿ, ೩೦-೦೦೩); ಲಕ್ಷವಾದರೂ ಭಿಕ್ಷೆ ಬೇಡಬಾರದು 
(ಣರ). ೨- ಗುರುತು ; ಚಿಹ್ನೆ ; ಉಕ್ಷವರಲಕ್ಷ ವಿಜಿಶಾಕ್ಷ ಮದದಕ್ಷ ಮಖ 
ಶಿಕ್ಷ. . . ಜಯಸಿದ್ಧನಂಜ (ಗುರುಣಾ. ಒಂ). ೩- ತೋರಿಕೆ; ನಟನೆ. 


ನಾಲ್ವರು (39೩9. 1-5, 


೪. ಕಪಟ; ಮೋಸ. ೫, ಗುರಿ; ಧ್ಯೇಯ : “ಲಕ್ಷ್ಯಂ, 
ಲಕ್ಷಂ, ಶರವ್ಯಂ_ ೩ ಗುರಿಯ ಹೆಸರು; ಗುರಿಯ ಗುರ್ತು” 
ತಿ ೨೬೪. ೬. ಮುತ್ತು; ಮಾತ್ತಿಕ, 


ಲಕ್ಷಗಟ್ಟಲೆ, ಲಕ್ಷಗಟ್ಟೆ - ಲಕ್ಷಾಂತರ; ಬಹಳ: ರಾಮಾಯಣ 
ದಲ್ಲಿ ಲಕ್ಷಗಟ್ಟಲೆಯ ರಾಕ್ಷಸರ: ಆಕಾರಗಳು ಬಹುಘೋರವಾಗಿಯ್ಧೂ 


ವಿಚಿತ್ರವಾಗಿಯೂ ಇದ್ದುವೆಂದು ವರ್ಣಿಸಲಾಗಿದೆ (ಕಾರದ. 69); ಅಲ್ಲಿ 
ನಡೆಯುವ ಜಾತ್ರೆಗೆ ಲಕ್ಷಗಟ್ಟೆಯಲ್ಲಿ ಜನ ಸೇರುತ್ತಾರೆ (ಊಂ. ಲಕ್ಷ 


ದೀಪಾರಾಧನೆ ಎ. ದೀಪಾವಳಿಯಲ್ಲಿ ಲಕ್ಷದೀಪಗಳನ್ನು ಹಚ್ಚಿಟ್ಟು 
ಮ್ಯಾಡುವ ಪೂಜೆ; - ಉತ್ಸವ: ಲಕ್ಷದೀಪಾರಾಧನೆಯ ಹಬ್ಬವೆಂದು 
ಲಕ್ಷಾಧಿಪತಿ ಮಹಾತ್ಮರ ಮುಂದೆ. ಬಂದು ಲಕ್ಷಲಕ್ಷಾಂತರದಿ ಹರಸುವೆವು 
ಬೇಡಿ (ಕ್ಯ: 03-0೭). ಲಕ್ಷಾನುಲಕ್ಷ - ಅನೇಕ ಲಕ್ಷ ; ಲಕ್ಷಗಟ್ಟಲೆ; 
ಒಂದು ಭಾರೀ ದೂರದರ್ಶಕದ ಮೂಲಕ ಲಕ್ಷಾನುಲಕ್ಷ ನಕ್ಷತ್ರಗಳನ್ನು 


ಲಕ್ಷಕ 


ನೋಡಬಹುದು (6೫8. ೩೨)- ಲಕ್ಷಾವಧಿ-ಲಕ್ಷಗಟ್ಟಲೆ : ಅನ್ಮಪತ್ರಿಕಿಗಳು 
ಲಕ್ಷಂವಧಿ ಓದುಗರ ಕೈಗಳಿಗೆ ಹೋಗುತ್ತವೆ (೩ರ- ೪). ಲಕ್ಷೋಪಲಕ್ಷ 


ಇಲಕ್ಷಾನುಲಕ್ಷ : ಕತ್ತಿಯ ಐಟಿಗೆ.ಿಕ್ಕಿ ಸತ್ತವರನು ಲಕ್ಷೋಪಲಕ್ಷ 
ವೆನ್ನುವರು (ಇಂತಾಸ. ೨೩೮-90): [ಸಂ.] 
ಲಕ್ಷಕ (ಗು). ೦. ಗುರುತಿಸುವ; ಸೂಚಿಸುವ. (ನಾ). ೨.| 8 


[ಕಾವ್ಯವಿಸಾ] ಲಕ್ಷ್ಮಾರ್ಥವನ್ನು ಕೊಡುವ ಶಬ್ದ : ಅರ್ಥವು ಮುಖ್ಯ 
ವಾಗಿ ವಾಚ್ಯ, ಲಕ್ಷ್ಮ, ವ್ಯಂಗ್ಯವೆಂದು ಮೂರು ವಿಧ; ಈ ಅರ್ಥಗಳನ್ನು 
ಕೊಡುವ ಶಬ್ದಗಳಿಗೆ (ಕ್ರಮವಾಗಿ) ವಾಚಕ, ಲಕ್ಷಕ, ವ್ಯಂಜಕಗಳೆಂದೂ 
- ಹೆಸರು (ಕೃರಿಂ, ೦೬೭); ವಾಚ್ಕಾರ್ಥಕ್ಕೆ ಬಾಧೆ ತಟ್ಟಿದಾಗ ಮಾತ್ರ 
ಲಕ್ಷಣುವೃತ್ತಿಗೆ ಪ್ರವೃತ್ತಿ ಯುಂಟಾಗಿ ಲಕ್ಷ್ಮಾರ್ಥವು ಗೋಚರವಾಗುತ್ತದೆ. 
ಇದನ್ನು ತಿಳಿಸುವ ಶಬ್ದಕ್ಕೆ “ಲಾಕ್ಷಣಿಕ? ಅಥವಾ "ಲಕ್ಷಕ' ಎಂದು ಹೆಸರು 
(ಕರರಿತಿ. sus). [ಸಂ.] 

ಲಕ್ಷಕೊಡು “ಲಕ್ಷಗೊಡು' ನೋ. 

ಲಕ್ಷಗೊಡು, ಲಕ್ಷಕೊಡು (ಕ್ರಿ). ಗಮನ ಕೊಡು : ಲಕ್ಷಿಸು: ಆಕಾಶ 
ವನ್ನು ನೋಡಿ ಹವೆಯಲ್ಲಿ ಮೂಸಿ, ಪ್ರಕೃತಿಯ ಪ್ರಕೋಪಗಳೇನಾದರೂ 
ತೋರುವವೋ ಎಂದು ಲಕ್ಷಗೊಡುತ್ತಿದ್ದನು (ಅಣಕ: ೫೪). 
ಲಕ್ಷಕೊಡು ; ಹಿರಿಯರ ಮಾತಿಗೆ ಲಕ್ಷಕೊಡದೆ ಹುಡುಗ ಹಾಳಾದ 
(ರ). [ಲಕ್ಷ್ಮ 4 ಕೊಡ್ಕು] 

ಲಕ್ಷಣ, (ನಾ): ೧. ಗುರುತು ; ಚಿಹ್ನೆ ; ಕುರುಹು: “ಚಿಹ್ನಂ ಲಾಂಛನ 
ಕಳಂಕಂ ಲಕ್ಷಣಂ ಲಕ್ಷ್ಮಮಂಕಮದು” (ಹೀಗಗ. 00-3) ; ಜಂಗಮ, 
ಸ್ಥಳಕ್ಕೆ ಲಕ್ಷಣವಾವುದೆಂದರೆ ಹೇಳಿಹೆ ಕೇಳಿರಣ್ಣ (*ತಕ0- ೦೦೪-೪೬೦) ; 
ಲಕ್ಷಣವೆಂದರೆ ಆಯಾ ವಸ್ತುಗಳಲ್ಲಿರುವ. ಮುಖ್ಯವಾದ ಸಾಧಾರಣವಲ್ಲದ 
ಧರ್ಮಗಳು, ಗುರುತುಗಳು (ಹಿಂರತಾ, ೨೨೦ ; ನೀನಂತೂ ಇಲ್ಲಿಂದ 
ಬೇಗ, ಅಲ್ಲಾಡುವ ಲಕ್ಷಣ ಕಾಣಲಿಲ್ಲ (ಇಕ್ಕಳ. ೨03), ೨- ವಿಶಿಷ್ಟವಾದ 
ಗುಣ. ೩. ಚಂದ್ರನಲ್ಲಿರುವ ಕಪ್ಪು,-- ಕಳಂಕ: “ಮೃ 
- «» ಲಕ್ಷ್ಮ, ಲಕ್ಷಣಂ, ಕಳಂಕ; . . .ಈ ೮ ಚಂದ್ರಮಂಡಲದ ನಡುವಣ 
ಕರ್ಪು” (ರಾಡು 6-98), ೪. (ಮೈಮೇಲಿನ) ಒಳ್ಳೆಯ ಗುರುತು. 


ಶುಭಚಿಹ್ನೆ : ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವನೆಆಸುವರೆ 
(೫45. 046) ; ನಿಮ್ಮ ಮಗನಿಗೆ ಯೋಗಪುರುಷನ ಲಕ್ಷಣಗಳಿವೆ 
(ಗ: ೪. ೫. (ರೋಗದ) ಸೂಚನೆ ; (ಕಾಯಿಲೆಯ) ಚಿಹ್ನೆ :|1 


ಲಕ್ಷಣವೆಂಬುದು ಹುಟ್ಟಿದ ರೋಗದ ವ್ಯಕ್ತಲಕ್ಷಣ (ಸಕತೈ- ೨೦) ; 
ಅಬಾಧಿತತ್ವ ಕಡಿಮೆಯಾದಾಗ ರೋಗ ತಗುಲಿದರೆ ರೋಗದ ಲಕ್ಷಣಗಳು 
ಕಾಣಬರುತ್ತವೆ (0%. ೩)- ೬: ಚೆಲುವು; ಅಂದ; ಸೌಂದರ್ಯ; 
ಲಕ್ಷಣಕ್ಕಮನುರೂಪಮಾದ ವ್ಯಂಜನಕ್ಕಿಂ ಹಾವಕ್ಕನುರೂಪಮಾದೆ ಪೆಣ್ಳು 
ಪಕ್ಕಂ . . - ಬೆಕ್ಕಸಂಬಟ್ಟು (ಕಾಂತಿತ್ರ- ೩-೩೩ ನ); ಕಣ್ಣು ಮೂಗಿನಿಂದ 
ಲಕ್ಷಣವಾಗಿದ್ದಳಾದರೂ ಮೈಬಣ್ಣ ಸ್ವಲ್ಪ ಕಪ್ಪು (ನಾಥ. 0೪). 
೭. ಒಂದು ವಸ್ತು ಇಲ್ಲವೆ ಸಂಗತಿಯ ವಿಶಿಷ್ಟಗುಣಗಳ ಸೂತ್ರ 
ಬದ್ಧವಾದ ನಿರೂಪಣೆ; ವ್ಯಾಖ್ಯೆ: ನೆಲಸಿದ ಕಾವ್ಯಂ ಕಾವ್ಯಕ್ಕೆ 
ಲಕ್ಷಣಂ ಸತತಮೆಂದೆ ಪಟಗನ್ನಡಮಂ ಪೊಲಗೆಡಿಸಿ ನುಡಿವರಾಗಮ 
ಬಲಹ್ಞೀನರ್‌ (450%. ೦-೪) ; ಕಂದಕ್ಕೆ ಲಕ್ಷಣಮಂ ವೇಟಕ್ತಿಂ (ಉರೋಂಜು, 
1-೨40; ತಮ್ಮಾಯತವ ತಮ್ಮಾರುಭಟಿಯನು ಲಕ್ಷ್ಮಲಕ್ಷಣಭೇದಭಂಗಿ 
ಗಳ ಸಾರತರಕೋದಂಡಪಂಡಿತರಾರಯಿಕೆಯಲಿ-ತಜುಬಿ ನಿಂದರು (ಕವಳ: 
೨೦-3) ; ಸಂಗೀತದಲ್ಲಿ ಲಕ್ಷ್ಯಕ್ಕೂ ಲಕ್ಷಣಕ್ಕೂ ಭಿನ್ನಾಭಿಪ್ರಾಯವಿದ್ದೇ 
ಯಿದೆ (೫5ರ. ೩೭). ೮. ನೋಟ; ದರ್ಶನ: “ನಿಭಾಳನಂ . . . 
ಲಕ್ಷಣಂ, ದರ್ಶನಂ, ದೃಷ್ಟಿಃ, ದ್ಯೋತನಂ -ಈ ೮ ನೋಟಂ” (ತಣಡೂ: 
64-593) ; "ಲಕ್ಷಣಂ ದರ್ಶನಂ ಧ್ಯಾನಮವಲೋಕನಂ ನೋಟಮನ್ಕು” 


೭೬೭೩ 


ಲಕ್ಷಣಗೇಡಿ (ನಾ). ಶುಭಚಿಷ್ನೆಗಳಿಲ್ಲದ ವ್ಯಕ್ತಿ: 


ಲಕ್ಷಣವಂತ 


(ಮಗಂ ೧-೨) ೯. ಗುರಿ; ಉದ್ದೇಶ; ಆಶಯ; ಧ್ಯೇಯ: 
೧೦. ದುರ್ಯೋಧನನ ಮಗ ಳಾರವೇಶ್ವರಂ.. . . ತನ್ನ ಮಗನಪ್ಪ 
ಲಕ್ಷಣಕುಮಾರನಂ ನೆನೆದು. ಮನ್ಯೂದ್ಧ ತಕಂಠನಾಗಿ ತದಾಸನ್ನ ಪ್ರದೇಶ 
ದೊಳ್‌ ತನ್ನ ಕುಮಾರನಂ ಕಂಡು (ಗರಾಯು- ೪-8೯ ನ; ನಿನ್ನಯ ಬಸಿ 
ಸಿಳಿಯೆ ತೆಗೆವೆವೆಮ್ಮಯ ಸಖನನೆನುತು ಲಕ್ಷಣಾದಿಗಳು ತೆಗೆದೆಸುತ ಮೆ? 
ಕೈದರು (ಕುವ್ಮಾರ್ರೋ. 3-೬). ೧೧. ಇ. ಲಕ್ಷಣಾವೃತ್ತಿ : ಆಭಿಧಾ, 
ಲಕ್ಷಣ, ವ್ಯಂಜನವೇ ಮುಂತಾದ ಶಬ್ದಶಕ್ತಿಯನ್ನು ಈ ಕಾಲದ ಯಾವ 
ಕವಿಯೂ ಕಣ್ಣೆತ್ತಿ ನೋಡಲಿಲ್ಲ (ಕಾರ: ಇಟ): ೧೨. [ಜೈನ] 
ಪಾರಿವ್ರಾಜ್ಯಲಕ್ಷಣಗಳನ್ನು ತಿಳಿಸುವ ಇಪ್ಪತ್ತೇಳು ಸೂತ್ರಪದಗಳಲ್ಲಿ 
ಒಂದು : ಲಕ್ಷಣಮೆಂಬುದು' ಪರಮಲಕ್ಷಣಧರನಪ್ಪ ಜನಪತಿಯನಾಶ್ರಯಿಸಿ 
ತನ್ನ ದೇಹಲಕ್ಷಣಮನಪಮಾನಂಗೆಯ್ಹು ತಪದೊಳ್‌ ನೆಗಲ್ತೊಡೆ ದಿವ್ಯ 
ಲಕ್ಷಣ ವಿಜಯಲಕ್ಷಣ ಪರಮಲಕ್ಷಣಂಗಳಂ ಪಡೆಯಲಕ್ಕುಂ (ಕಾಫುಂಫ- ೨೨೮). 
೧೩. ಅಷ್ಟಾಂಗನಿಮಿತ್ತಗಳಲ್ಲಿ ಒಂದು ; ನೆಜ್‌ಯಜಾದೆನಂತರಿಕ್ಷಸ್ವರ 
ಭೌಮವ್ಮಂಜನಾಂಗಛಿನ್ನಸ್ವ. ಪ್ನೊಃ ದ್ದು: ರಲಕ್ಷಣಮೆಂದೇ ಬಿತ್ತರಿಪಷ್ಟು ನೀಗದ 
ನಿಮಿತ್ತಶಾಸ್ತ್ರಾವಳಿಯಂ(8ೀಕ್ಕ, ೩-೩9). "ನಿಮಿತ್ತ', 'ಲಕ್ಷಣನಿಮಿತ್ತ' 
ಪರಾ. ೧೪. [ಯೋಗ] ಸಮಾಧಿಸ್ಥಿತಿಗೆ ಕಾರಣವಾಗುವ ಚಿತ್ತ 
ಪರಿಣಾಮ : ನಿರೋಧ, ಸಮಾಧಿ, ಏಕಾಗ್ರತಾ ಎಂಬ ಮೂರು ವಿಧವಾದ 
ಚಿತ್ತಸ್ಥಿತಿಗಳು ಧರ್ಮ, ಲಕ್ಷಣ: ಅವಸ್ಮಾ ಎಂಬ ಸೂಕ್ಷ್ಮಸ್ಥಲರೂಪವಾದ 


ಚಿತ್ತಪರಿಣಾಮಗಳೆನ್ನಲ್ಪಡುವುವು . , . ಭೂತ ವರ್ತಮಾನ ಭವಿಷ್ಯರ್ಕ 
ಎಂಬ ಕುಲಭೇದದಿಂದ ತಿಳಿಯಲ್ಪಡುವ ಪರಿಣುಮವು ಲಕ್ಷಣಪರಿಣೂಮ 
(tom: 0೪4). [ಸಂ.] 


ಲಕ್ಷಣ್ಮ (ನಾ). (ಉಕ) ಉಗುರು ತೆಗೆಯುವ ಸಾಧನ : ಲಕ್ಷಣವನ್ನು 
ಉಪಯೋಗಿಸುವವನಿಗೆ ಬಹಳ ಜಾಣ್ಮೆ ಇರಬೇಕುಗುತ್ರದೆ (69). 1? 1 

ಲಕ್ಷಣಂಬಿಡಿ (ಕ್ರಿ). ಉದ್ದೇಶವನ್ನು ಅನುಸರಿಸು ; ಸೂತ್ರಬದ್ಧವಾಗು : 
ದಕ್ಷಿಣದೊಳಕ್ಷೀಣರವದಿಂ ಲಕ್ಷಣಂಬಡಿದು ಚತುರ್ಮುಖದಿಂ . .'. ಮಂತ್ರ 
ಮನೋದುವಬ್ಧಭವನಿಂ (808. 0-೬೪ ೪), [ಲಕ್ಷಣ್ಯ _. ಪಡಿ] 

ಲಕ್ಷಣಗೇಡಿ ಹೆತ್ತಳೇ 
ಲೆಕ್ಕವಿಲ್ಲದ ಮಕ್ಕಳ (೫ರ): [ಲಕ್ಷಣ, ಕೇಡಿ] 

ಲಕ್ಷಣಗ್ರಂಥ (ನಾ) (ಭಾಷೆ, ಕಾವ್ಯ ಮುಂತಾದವುಗಳ ) ಲಕ್ಷಣಗಳನ್ನು 
ಪ್ರತಿಪಾದಿಸುವ ಗ್ರಂಥ ; ಅಲಂಕಾರಶಾಸ್ತ್ರ, ವ್ಯಾಕರಣ ಇತ್ಯಾದಿ : 
ಕವಿರಾಜಮಾರ್ಗವು... ಅಲಂಕಾರಶಾಸ್ತ್ರ ಅಕ್ಕೆ ಸಂಬಂಧಪಟ್ಟ ಲಕ್ಷಣ 
ಗ್ರಂಥ (ಕಂ. 0 ೫೪): ಈ ಕಾಲದಲ್ಲಿ ಸಾಹಿತ್ಕಾಚುರ್ಯರು ಲಕ್ಷಣಗ್ರಂಥ 
ಗಳನ್ನು ಅನೇಕವಾಗಿ ರಚಿಸಿದರು. (ಇರರ. vu): [ಸಂ.] 

ಲಕ್ಷಣದೋಷ (ನಾ). [ತರ್ಕಶಾ] ಒಂದು ವಸ್ತೂ ಇಲ್ಲವೆ ಸಂಗತಿಯ 
ವಿಶಿಷ್ಟಗುಣಗಳ ನಿರೂಪಣೆಯಲ್ಲಿ ಉಂಟಾಗುವ ಕೊರತೆ. -ನ್ಯೂನತೆ: 
p ಇದರಲ್ಲಿ ಅಮ್ಯುಪ್ತಿ, ಅಶಿವ್ಯಾಪ್ತಿ, ಅಸಂಭವ, ಆತ್ಮಾಶ್ರಯ 
ಮತ್ತು ಅನ್ಯೋನ್ಯಾಶ್ರಯಗಳೆಂಬ ಐದು ವಿಧಗಳಿವೆ. 'ದೋಷ' 


ಪರಾ- [ಸಂ.] 

ಲಕ್ಷಣನಿಮಿತ್ತ (ನಾ)- ಇ ಲಕ್ಷಣ ೧೩: ಅಂತರಿಕ್ಷನಿಮಿತ್ತ ಭೌಮ 
ನಿಮಿತ್ತ . pS ಲಕ್ಷಣನಿಮಿತ್ತ ಭಿನ್ನನಿಮಿತ್ತ ಸ್ವಪ್ನನಿಮಿತ್ತ ಎಂದಿವಷ್ಟಾಂಗ 
ನಿಮಿತ್ತಮೆಂಬುದು . . , ಶರೀರದ ಹಲ ಶುಲಿಶ . . . ಶ್ರೀವತ್ಸ ಚಕ್ರ 


ಅನಲ ಕುಂಭ ಎಂಬ ದ್ವಾತ್ರಿಂಶತ್‌ “ಶುಭಲಕ್ಷಣಂಗಳಂ ನೋಡಿ ಶುಭಾ 
ಶುಭಂಗಳಂ ಪೇಟ್ವುದು ಲಕ್ಷಣನಿಮಿತ್ತಮೆಂಬುದು (8445- ೩61). [ಸಂ.] 
ಲಕ್ಷಣವಂತ (ನಾ). ೧. ಶುಭಚಿಹ್ನೆಗಳಿಂದ ಕೂಡಿದವನು ; ಅದೃಷ್ಟ 
ವಂತ. ೨. ಚೆಲುವ; ಸುಂದರ ; ಹುಡುಗನು ಲಕ್ಷಣವಂತನೆಂದು 
ಅವನ ಮನಸ್ಸಿಗೆ ಹೋಯಿತು (ಶಾಗ್ಮೇಶಿ- 009). [ಎಸಂ. ಲಕ್ಷಣವತ್‌] 


ಲಕ್ಷಣವಂತೆ ೭೬೭ 

ಲಕ್ಷಣವಂತೆ (ನಾ). ಚೆಲುವೆ ; ಸುಂದರಿ: ಆ ಹುಡುಗಿ ತುಂಬ ಲಕ್ಷಣ 
ವಂತೆ (644). [ಲಕ್ಷಣವಂತ + - ಎ] 

ಲಕ್ಷಣವಿಧಿ (ನಾ). ವ್ಯಾಯ್ಕೆಯ ನಿಯಮ ; ಲಕ್ಷಣದಲ್ಲಿ ಹೇಳಿರುವ 
ಕ್ರಮ ; ಕೂಷ್ಮಾಂಡದ ಹತ್ತಕ್ಕು ಬುದುಗಮುದಯಿಸುಗುಂ ಲೋಪ, 
ವೃತ್ತಿ ಲಕ್ಷಣವಿಧಿಯಿಂ (ಕಮರ. ೨೪9)- [ಸಂ,] 

ಲಕ್ಷಣಶಾಸ್ತ್ರ (ನಾ). ದೈಹಿಕಚಿಹ್ನೆಗಳಿಂದ ಮನುಷ್ಯರ ಮತ್ತು ಪ್ರಾಣಿ 
ಗಳ ಸ್ವಭಾನ, ಯೋಗ್ಯತೆಗಳನ್ನು ತಿಳಿದು ಹೇಳುವ ಶಾಸ್ತ್ರ 
ಅಕ್ಷರ ಲೆಕ್ಕ ಗಂಧರ್ವ ಜ್ಯೋತಿಷ್ಯ . . - ಸಾಮುದ್ರಿಕಶುಸ್ತ್ರ ಲಕ್ಷಣ: 
ಅಶ್ವಪರೀಕ್ಷೆ ಗಜಶಿಕ್ಷೆ , . . ಇವೆಲ್ಲವ ಕಲಿತಡೇ 

[ಸಂ.] 

ಲಕ್ಷಣಾವೃತ್ತಿ (ನಾ)- [ಕಾವ್ಯಮಾ] “ಶಬ್ದದ ವಾಚ್ಯಾರ್ಥವು ಸನ್ನಿ 
ವೇಶಕ್ಕೆ ಹೊಂದದಿದ್ದಲ್ಲಿ, ಹೊಂದಿಕೆಯಾಗುವಂತೆ ಅದನ್ನು ಸರಿ| 
ಪಡಿಸಿ ಅರ್ಥ ಕೊಡುವ ಮತ್ತೊಂದು ವ ೈತ್ತಿ ಕೆಲಸ ಮಾಡುತ್ತದೆ ; 
ಇದಕ್ಕೆ ಲಕ್ಷಣಾವೃತ್ತಿಯೆಂದೂ, ಇದರಿಂದ ಬರುವ ಅರ್ಥಕ್ಕೆ 
ಲಕ್ಷ್ಮಾರ್ಥವೆಂದೂ ಹೆಸರು” (ಣಕಂೂ: ೫೪); ಅರ್ಥವು ಮು ವಾಗಿ 


ಆ 


| 
(ನಡಿತಾ: ೪4-೬೦). | 


ನೋ 


ಗೆ 


ಮುಚ್ಚ, ಲಕ್ಷ್ಯ, ವ್ಯಂಗ್ಯವೆಂದು ಮೂರುವಿಧ ; ಈ ಅರ್ಥಗಳನ್ನು ಕೊಡುವ 
ಶಬ್ದಗಳಿಗೆ (ಕ್ರಮವಾಗಿ) ವಾಚಕ; ಲಕ್ಷಕ, ವ್ಯಂಜಕಗಳೆಂದೂ ಅವುಗಳಲ್ಲಿ 


ರುವ ಸಾಮರ್ಥ್ಯಕ್ಕೆ (ಅಥವಾ ವೃತ್ತಿಗೆ -. ಕ್ರಮವಾಗಿ) ಅಭಿಧಾವೃತ್ತಿ, | 
ಲಕ್ಷಣಾವೃತ್ತಿ, ವ್ಯಂಜನಾವೃತ್ತಿ ಎಂದೂ ಹೆಸರು (40a. 0೭೭), [ಸಂ.] 

ಲಕ್ಷಣಾವ್ಯಾಪಾರ (ನಾ). = ಲಕ್ಷಣಾವೃತ್ತಿ : ಶಬ್ದವು ಮುಖ್ಯವಾದ 
ವೃತ್ತಿಯನ್ನು ( ಎ ಅಭಿಧಾವ್ಕಾಪಾರವನ್ನು) ಬಿಟ್ಟು ಗುಣವೃತ್ತಿಯಿಂದ 
( = ಲಕ್ಷಣುವ್ಯಾಪಾರದಿಂದ ) ಅರ್ಥವನ್ನು ಬೋಧಿಸುವುದಕ್ಕೆ ಒಂದು 
ಪ್ರಯೋಜನವೇ ಕಾರಣವಾಗಿರುವುದಷ್ಟೆ (ರಷ. ಇ). ಸ 

ಲಕ್ಷಣೆ (ನಾ). ಇ ಲಕ್ಷಣಾವೃತ್ತಿ : ವಾಚ್ಯ ಲಕ್ಷ್ಯದ ತೆಳನದಾವುದು ಲಕ್ಷಣೆ 
ಯಲದಕೈಕ್ಕವೆಂತಸುದು' (98೫: ೩-0) ; ಅರ್ಥಪ್ರಕರಣ ಮೊದ. 
ಲಾದವುಗಳಿಂದ ಶಕ್ಕಾರ್ಥವ ಹೇಳಕೂಡದೆ ಶಕ್ಕಾರ್ಥ ಸಂಬಂಧವುಳ್ಳದನ್ನು 
ಹೇಳಿದರೆ, ಅದು ಲಕ್ಷಣೆ (ಕೊತುಗ. ೦೬೦) ; ಈ ಉಕ್ತಿಯಲ್ಲಿ ಲಕ್ಷಣೆಯ 
ಚಮತ್ಕಾರವಿದೆ. (ಕ್ರೇತ್ವೃಕ್ರ- ೩). [ಸಂ. ಲಕ್ಷಣಾ] 

ಲಕ್ಷವರಾಳಿ (ನಾ). [ಸಂಗೀತ] ಏಳು ಬಗೆಯ ಮಿಶ್ರರಾಗಗಳಲ್ಲಿ 
ಒಂದು : ಶೋಕವರಾಳಿ ವಸಂತವರಾಳಿ ಜೋಗಿವರಾಳಿ. , -ಲಕ್ಷವರಾಳಿ 
ನಾಗವರಾಳಿಯೆಂಬ ವರಾಳೀಸಪ್ತಕವೇ ಶುದ್ಧವರಾಳಿಗೆ ಮಿಶ್ರಂಗಳ್‌ 
(ಏಿನೀಳ, 34). [ಲಕ್ಷ್ಯ 4 ವರಾಳಿ] 

ಲಕ್ಷಾಂತರ (ನಾ). ಲಕ್ಷಗಟ್ಟಿಲೆ ; ಬಹಳ : ಯುದ್ಧಕ್ಕೆ ಹೋದ ಲಕ್ಷಾಂತರ 
ಸೈನಿಕರ ಪೈಕಿ ಸಾವಿರಾರುಜನ ಗೈರುಎಲೆ ಆಗಿಬಿಟ್ಟಿದ್ದಾರೆ (ನೀಕಯೋ ಎ೯೪). 

[ಸಂ.] 

ಲಕ್ಷಾಧಿಕಾರಿ (ನಾ). ಲಕ್ಷಸಂಖ್ಯೆಯ ಸಂಪತ್ತಿನ ಒಡೆಯ: ಲ 

ದುರದೃಷ್ಟದಿಂದ ಲಕ್ಷಧಿಕಾರಿಯಾಗಿದ್ದವನು 
[ಸಂ. ಲಕ್ಷಾ ಧಿಕಾರಿನ"] 


ಕ್ಷಾಧೀಶ್ವರ; 
ದರಿದ್ರನಾದನು (6). 


ಲಕ್ಷ್ಮಣ (ನು). ೧. ಗುರುತುಳ್ಳುದು ; ಚಿಹ್ನೆಯುಳ್ಳು ದು. 


೪ ಲಕ್ಷ್ಮಿ 
ಯೋಗಸಂಕ್ರಮಣಲಕ್ಷಣಲಕ್ಷ್ಮತಮಪ್ಪ [೫೫. ಲಕ್ಷಣಮಪ್ಪ) , , , ಶುಕ್ಲ 
ಧ್ಯಾನದೊಳ್‌ (ಕರಿಫು- ೬-೩ ಐ) ; ಅಕ್ಷೂಣಲಕ್ಷಣಲಕ್ಷ್ಮಿತಂಗಳಪ್ಪ ಪುತ್ರನಂಗ 
ಪ್ರತ್ಯಂಗಂಗಳಂ ನೀಡುಂ ಭಾವಿಸಿ ನೋಡಿ (ಕಂದ್ರಜ್ರಿ.. ೩-003 ನ) ; 
ತಾಪತ್ರಯದ ಲಕ್ಷಣಲಕ್ಷಿತವನಣಿದು . . . ನಡೆವಂಗರಿದೆನಿಸುವುದದಾವುದೈ: 
(ಉಣ. ೪-೩೦). [ಸಂ.] 
ಲಕ್ಷಿಸು (ಕ್ರಿ). ೧. ಗುರಿಯಿಡು: ನನೆಗಣೆಯಂ ತೊಟ್ಟು . . 
ಕೇಣಮನಿಂಬಿಟ್ಟು ಕಲಹಮನೊಡಂಬಟ್ಟು ಭಾಳಾಕ್ಷನಂ ಲಕ್ಷಿಸಿ ನೋಡಿ 
(nos: 6೬ ನ). ೨. ಹೊಂದಿಸು; ಅಳವಡಿಸು; ಸಕ್ಕದದ 
ತದ್ಭವಂಗಳ: ಲಕ್ಕಣಮಂ ಕನ್ನಡಕ್ಕೆ ಲಕ್ಷಿಸಿ ಪೇಟಿಸ್ಕಿಂ (ಕರದ: ೨8): 
೩. ಗಮನಿಸು ; ಲಕ್ಷ್ಯಕ್ಕೆ ತೆಗೆದುಕೊಳ್ಳು ; ಪರಿಗಣಿಸು; ತದಾಸ್ಕದ 
ಗಂಧದಂತೆ ತದ್ಗಂಧಮೆಂದು ಲಕ್ಷಿಸುಗವಳಂ (ಕೋಕೋತ. 00-೩9) ; 
ರಚಿತಮಾಯ ಏಮಾಯ ವಮಾಯಾನಿಚಿತ ಮಾಯಾಧಾರ ... ಲಕ್ಷಿಸಿ 
ಕರುಣಿಸುವುದು (ಕುವ್ಮಾರ, 10ಬ- ೬-೪) ; ಸೇನರೂ ಸಹ ಅವಶ್ಯವಿದ್ದುಗ 
ಅಷ್ಟೇ ಅವಳೊಂದಿಗೆ ಕೂಡಿರುತ್ತಾರೆಬುದನ್ನಾದರೂ ನೀವು ಲಕ್ಷಿಸಿ 
ರುವಿರೋ ? (೫ರ. ೩6). [ಲಕ್ಷ್ಯ 4 - ಇಸು] 
ಲಕ್ಷುಮಿ 'ಲಕುಮಿ' ನೋ. 
ಲಕ್ಷೆ 'ಲಕ್ಷ' ನೋ. 
ಲಕ್ಷ್ಮ (ನಾ). ೧. ಗುರುತು; ಚಿಹ್ನೆ ; ಕುರುಹು: *ಅಭಿಜ್ಞಾನಚಿಹ್ನ 
"ಲಾಂಛನ ಲಕ್ಷ್ಮಾಖ್ಯಂ” (ಸಸ್ತುಕೋ- ೦-೬೪, ೨. ಚಂದ್ರನಲ್ಲಿರುವ 
ಕಳಂಕ »- ಕರೆ; “ಮೃಗು... ಲಕ್ಷ್ಮ, ಲಕ್ಷಣಂ, ಕಳಂಕ; ,.. ಈ 
5 ಚಂದ್ರಮಂಡಲದ ನಡುವಣ ಕರ್ಪು" (ಕಂಡು. ೯-೪8) ; ನಗೆಯೆಂಬೀ 
ನೆವದೆ ಬೆಳಗಿ ಮೊಗಮೆಂಬೀ ನೆವದೆ * ಶಿಂಗಳೊಳಗೆಸೆದಾದಂ ಸೊಗಯಿಸಿ. 
ತೋರ್ಕುಂ  ಲೋಚನಯುಗಮೆಂಬೀ ನೆವದೆ ಲಕ್ಷ್ಮಮೆನೆ ತದ್ವ್ವಾಜ 
(೪0೫. ೩-2೬) ; ತೆಲ್ಪಂ ತಾಳ್ವ ಚಂದ್ರೋಪಳಮಮಳಶರತ್ಪೂರ್ಣಶುಭ್ರಾಂ 
ಶುವಂ ಸಂತಸದಿಂದಂತಲ್ಲಿ ಪಟ್ಟಿರ್ದೆರಲೆವಣೌ ಲಸಲ್ಲಕ್ಷ್ಮಮಂ ಪೋಲ್ತು 
(ತತ್ಯು- at); ಚಂದ್ರಮಧ್ಯವಟಪತ್ರದಲ್ಲಿ ಲಕ್ಷ್ಮೇಂದ್ರನಿರ್ಪನೆನೆ. 
ಲಕ್ಷ್ಮ [ಉಂ ಕ್ರೈ] ಮೊಪ್ಪುಗುಂ (08. 00-೬3). ೩. ಮುಖ್ಯ 
ವಾದುದು ; ಪ್ರಮುಖವಾದುದು. [ಸಂ. ಲಕ್ಷ್ಮನ್‌] 


ಜಂ 


೨. ಶುಭ 
ಲಕ್ಷಣದಿಂದ ಕೂಡಿದವನು ; ಭಾಗ್ಯಶಾಲಿ ; ಸುದೈವ. ೩. ಒಂದು 
ಬಗೆಯ ಪಕ್ಷಿ ; ಸಾರಸ. ೪. ದಶರಥನ ಮಗ ; ರಾಮನ ತಮ್ಮ 4 
ಸೌವಿತ್ರಿ : ವಿದ್ಯುದಂಗಂ . . . ರಾಮಂಗಂ ಲಕ್ಷ್ಮಣಂಗಿಮಾನತನಾದಂ 
(ಶಂರಾಮಾ- ೭-೭೩) ; ಧರಣಿಜೆಯ ಬಿಟುನುಡಿಗೆ. ಲಕ್ಷ್ಮಣ ತೆರಳಿದನಭಿಸಂಧಿ 
ಯಲಿ ಸೀತಾತರುಣಿಯನು ಕದ್ದೊಯ್ದ ನಡವಿಯಲಾ ದಶಗ್ರೀವ (ಕೊರರಾ- 
೩-೪ ಸೂತ) ; ಹಿಂದೆ ಶೂರ್ಪಣಖ ಲಕ್ಷ್ಮಣನನಂಡಲೆದು ಪಡೆದಂದಮಂ 
ನೆನೆದು (ತೈಬರಾ- ೦೬-೦೪). [ಸಂ.] 
ಲಕ್ಷ್ಮಣಕಂದ (ನಾ)- ಒಂದು ಬಗೆಯ ಗಡ್ಡೆ: 


"`ಮಂಜಿಷ್ಕಾ--ಮಂಜಿಷ್ಯೆ. 
ಲಕ್ಷ್ಮಣಕಂದ” (೬4೧. ೦೦೬). 


([-ಆಸಂ.ಲಕ್ಷ್ಮಣಾಸ್ರಂದ] 


ಲಕ್ಷಾಧಿಪತಿ (ನಾ). = ಲಕ್ಷಾಧಿಕಾರಿ : ಲಕ್ಷಾಧಿಪತಿ ಮಹಾತ್ಮರ ಮುಂದೆ ಲಕ್ಷ್ಮಣೆ (ನಾ). ಹೆಣ್ಣು ಸಾರಸಪಕ್ಷಿ : ` “ಸಾರಸಾ, ಲಕ್ಷ್ಮಣಾ-ಈ ೨ 
ಬಂದು ಲಕ್ಷಲಕ್ಷೂಂತರದಿ ಹರಸುವೆವು ಬೇಡಿ (ಕುಶ. 08-00). [ಸಂ] |0| ಸಾರಸಿಗ (ಕರಡು. ೦-೪೦) ನ “ಲಕ್ಷ್ಮಣಾ. ಸಾರಸಸ್ಯ ಯೋಷಿತ್‌__ 
ಲಕ್ಷಾಧೀಶ್ವರ (ನಾ). ಎ ಲಕ್ಷಾಧಿಕಾರಿ: ಅವನೊ ಬ್ಬ ಲಕ್ಷಾಧೀಶ್ವರ ಹೆಣ್ಣುಜಲವಕ್ಷಿ” (ಸಿರ್ಕಾಂತಿ- ೦). [ಸಂ. ಲಕ್ಷ್ಮಣಾ] 
(ಫ್ರನರು. ೩00)- [ಹಂ] ಲಕ್ಷ್ಮಿ (ನಾ). ೧. ಸಂಪತ್ತು; ಐಶ್ವರ್ಯ; ಭಾಗ್ಯ. ೨. ಸುದೈವ; 
ಲಕ್ಷಿತ (ಗು). ೧. ಲಕ್ಷಣಗಳಿಂದ ಕೂಡಿದ ; ಕುರುಹುಗೆಳನ್ನುಳ್ಳ. ಅದ್ಕಷ್ಟ- ೩. ಏಳಿಗೆ; ಅಭಿವೃದ್ಧಿ ; ಯಶಸ್ಸು. ೪. ಚೆಲುವು ; 


೨. ಗಮನಕ್ಕೆ ಬಂದ ; ಗಮನಿಸಿದ; ಗ್ರಹಿಸಲಾದ. ೩. ಗುರಿ 
ಯಾಗಿಟ್ಟುಕೊಂಡ. (ನಾ): ೪. ಲಕ್ಷಣಗಳಿಂದ ಕೂಡಿದುದು; 
ಚಿಹ್ನೆಗಳಿಂದ ಕೂಡಿದುದು : ಪೂರ್ವಾಪರವಿಷಯವಿವಿಕ್ರಾರ್ಥವ್ಯಂಜನ 


ಶೋಭೆ; ಸೌಂದರ್ಯ: “ಲಕ್ಷ್ಮೀ, ಶ್ರೀ, ಕಾಂತಿ, ವಿಭ್ರಮ 
ಮೆಂಬಿವು ಶೋಭೆಯಲ್ಲಿಯುಂ ವರ್ತಿಸುಗ್ಳು ” (ಈಗದು: 0೬-2೬) ; 
ಲಕ್ಷ್ಮಿ ಮತ್ತು ಶ್ರೀ ಎಂಬ ಎರಡು ಪದಗಳೂ ಸ್ಥೌದರ್ಯವೆಂಬ ಅರ್ಥದಲ್ಲಿ 


ಲಕ್ಷ್ಮೀಕಟಾಕ್ಷ 


ಪ್ರಯೋಗದಲ್ಲಿವೆ (ಸದಸ. ೪೪). ೫. ಐಶ್ವರ್ಯ ಮತ್ತು ಸೌಂದರ್ಯ 
ಗಳ ಅಧಿದೇವತೆ ; ವಿಷ್ಣುವಿನ 2" ಶರಧಿಸುತೆ ರಾಮೆ 
ಗೋಮಿನಿ ಲಕ್ಷ್ಮಿ ಪದ್ಮಮಂದಿರೆ . . . ಮನ್ಮಜಮಾತೆಯೆನ 
ನಾಮಂ'' (ರಿಂಗಣ. ೬-೦) ; ತಕ್ಕೆಡೆಯೆ ಕಡೆಗಣಿಸುವ 
ಮಿವು ಲಕ್ಷ್ಮ ನಿನ್ನ ದೂಸಣನಲ್ಲೇ (ಗ೦ಾಯು- 6-6) ; ಆದಿಶಕ್ತಿಯ ಮಗ 
ವಿಷ್ಣು ಅವನ ಅರ್ಧಾಂಗಿ ಲಕ್ಷ್ಮಿ (ಚತ. ಊಂ) ; ಭಾಗ್ಯದ ಲಕ್ಷ್ಮೀ 
ಬುರಮ್ಮಾ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ (ಶೃರಂದ- ೨- 
೨೦0 ಶ್ಯಃ). ೬. ಒಂದು ಬಗೆಯ ಸಸ್ಯ: ಕರಿಯ ಉಗುನಿ : ಕ್ರಿಯೆ 
ಯಜ್‌ದು ಲಕ್ಷ್ಮಿಯಂ ಮೇಣ್‌  ಮಯೂರೆಶಿಯೆಯಂ 
ಗಾಜ್ಮಪ್ರಯುತಂ ಮೇಣಿಂಬಿನೆ ಲಕ್ಷ್ಮಿಯ ಬೇರಂ ಸಸ್ಯಮೆಣಕಿಗೆ ಗರ್ಭಿಣಿ 
ಯಕ್ಕುಂ (ಕೂತ. ೯-0೭೭) ; ತಿಗಡೆ ವರಾಹಗೋಕೆ ಕಿಲ್‌ದೆಂ(ದೇಳಿಗು 
_ ಲಕ್ಷ್ಮಿ ಯೆಂಬ ಗಿಡು ಪಟ್ಟಿದ ತಃ A 
ವಲ್‌ಂದೆ ತೆಂಕೆರಡು ಕೆಯ್ಯಿರಲತ್ತಗುಟ್ಟಿಂದು ಧಾರೆ ಬೇಗೊಗೆಗ (ಅಟ್ಟು 
60-88). ೭. ಒಂದು ಬಗೆಯ ಗಂಧದ್ರವ್ಯ : "" ಯೋಗ್ಯ, ವೃದ್ಧಿ. 
ಸಿದ್ಧಿ, ಲಕ್ಷ್ಮಿ - ವೃದ್ಧಿಯೆಂಬ ಗಂಧದ್ರವ್ಯಂ " (ಇತರ. $)- ೮. 
ಅರಿಸಿನ. ೯. ಒಬ್ಬಾಕೆಯ ಹೆಸರು: ಮಹೀಶು ಸಲೆ ಶಾನೆ 
ವಿಷ್ಣುವೆನಿಪಂ ಲಕ್ಷ್ಮೀವಧೂವಲ್ಲಭು (ಬಕ. ೪, ಕತಸೀ. ೬೨-೧೬ ; 2117)- 
'೧೦. [ಸಂಗೀತ] ಇಪ್ಪತ್ತಾರು ಆರ್ಯಾಭೇದಗಳಲ್ಲಿ ಒಂದು ; ಲಕ್ಷ್ಮೀ 
ಮೊದಲಾದ ಇಪ್ಪತ್ತಾರು ಆರ್ಯಾಭೇದಗಳನ್ನು (ಸಂಗೀತ)ರತ್ನಾಕರದಲ್ಲಿ 
ಹೇಳಿದೆ (ಕತುತ್ತ. ೦೦೩)- 
ಲಕ್ಷ್ಮೀಕಾಸು ಎ ಲಕ್ಷ್ಮಿಯ ಚಿತ್ರವಿರುವ ಕಾಸು : ಲಕ್ಷ್ಮೀಕುಸು 

ಗಳನ್ನು ಪೋಣಿಸಿದ ಸರವನ್ನು ಆಭರಣವಾಗಿ ಧರಿಸುತ್ತಾರೆ (ಕ). 
ಲಕ್ಷ್ಮೀಚೇಳು -- ಜರಿ ; ಸಾವಿರಕಾಲು ಚೇಳು : ಲಕ್ಷ್ಮೀಚೇಳು ಕಂಡರೆ 
ತುಂಬ ಅದೃಷ್ಟವೆಂದು ಅನೇಕರ ನಂಬಿಕೆ ಇದೆ (64).' [ಸಂ. ಲಕ್ಷ್ಮೀ] 

ಲಕ್ಷ್ಮೀಕಟಾಕ್ಷ (ನಾ)- ಲಕ್ಷ್ಮಿಯ ಕೃಪೆ; ಸೌಭಾಗ್ಯ : ಶ್ವೇತಚಂಮರ 
ವನ್ನುಪಯೋಗಿಸುವುದರಿಂದ ಲ್ಷ್ಮೀಕಟಾಕ್ಷಕ್ಕೆ, ಆವಾಸಸ್ಥಾನವಾಗಿ 
೬. « - ಚೆಂದ್ರನಿಗೆ ಸಮಾನವಾದ ಬಿಳುಪು ಉಂಟಾಗುವುದು (395 ೫೬). 

[ಸಂ.7 

ಲಕ್ಷ್ಮೀಕಾಂತ (ನಾ): ಲಕ್ಷ್ಮಿಯ ಪತಿ; ವಿಷ್ಣು: ಇಂತು ರಮೆಯ 
ಮನೋರಧಂಗಳೆ ಸಂತಸವನೀವುತ್ತ ಲಕ್ಷ್ಮೀಕಾಂತನೆಸೆದಿರೆ (೪೧. ೫-೩೬); 
ಮುಂದೆ ಸುರಪುರದ ಲಕ್ಷ್ಮೀಕಾಂತನಾವ ತೆಜದಿದ ಪರಿಹರಿಸುವನೊ “ತನ್ನ 
ಶರಣಾಗತರನೊಂದುಪಾಯದೊಳುಳುಹದಿರನೆಂದು ಧೈರ್ಯಮಂ ತುಳ 
ರಿಂದ್ರಾದಿ ಸುರರ: (ಕೈಮುಕಾ- ೯-49). [ಸಂ.] 

ಲಕ್ಷ್ಮೀಧವ (ನಾ). ಇ ಲಕ್ಷ್ಮೀಕಾಂತ: ಲಕ್ಷ್ಮೀಧವನ ಕಳುಶಿದನಿತ್ತ 
ಬೀಳ್ಕೊಟ್ಟನು ಸುಯೋಧನನ (ಕುನ್ಶಾರೀ. 00-60)- [ಸಂ.] 

ಲಕ್ಷ್ಮೀನೀಡ (ನಾ). ಲಕ್ಷ್ಮಿಯ ವಾಸಸ್ಥಳ ; ಸುಖಸಂಪತ್ತುಗಳ 
ಆಶ್ರಯಂಸ್ಕಾನ : ಆ ನಾಡೆಂಬ ಸರೋವರಕ್ಕೆ ವಿಕಸತ್ತಂಕೇಜಮೆಂಬುತೆ 
ಲಕ್ಷ್ಮೀನೀಡಂ ಭುವನೋನ್ನತಂ , , , ಕಾಕಂದಿನುಮಂ ಪುರಂ (್ಯತ್ಮತ್ಯ. 
6-೦೪)- [೫ಂ.] 

ಲಕ್ಷ್ಮೀಪತಿ (ನಾ). ೧. ೫ ಲಕ್ಷ್ಮೀಕಾಂತ : ನಿಜಸೈನಿಕವನಲ್ಲಿ ಬಡಿಸಿದ್ದೆ 
ದೇವಪುರ ಲಕ್ಷ್ಮೀಪತಿಯ ಮೈದುನಂ ಮ:ದದೊಳು (4ರ. ಆ). 
ಪಿ. ಸಿರಿವಂತ; ಧನಿಕ: ಲಕ್ಷ್ಮೀಪುತ್ರರೂ ಲಕ್ಷ್ಮೀಪತಿಗಳ್ಳೂ ಸಾಹಿತ್ಯದ 
ಕಡೆಗೆ ತಮ್ಮ ದೃಷ್ಟಿಯನ್ನು ತಿರುವಬೇಕು (ಉಣ. ₹೭)... [ಸಂ.) 

ಲಕ್ಷ್ಮೀಪುತ್ರ (ನಾ): ೧. ಲಕ್ಷ್ಮಿಯ ಮಗ; ಕಾಮ, ಮನ್ಮಥ. 
ಶಿ ಐಶ್ವರ್ಯವಂತ ; ಧನಿಕ ; ಲಕ್ಷ್ಮೀಪುತ್ರರೂ. ಲಕ್ಷ್ಮೀಪತಿಗಳೂ 
ಸಾಹಿತ್ಯದ ಕಡೆಗೆ ತಮ್ಮ ದೃಷ್ಟಿಯನ್ನು ತಿರುವಬೇಕು (ಗರಣ. ಇ) ; 


ಪಯೋನ್ವಿತಂ ಕುಡಿ 


36 


ತಂಗಿ ನೀಂ ಬಗೆಯ 


ಸ 


೭೬೭೫ 


ಲಕ್ಷ 

ಟೈ 
ಊರ ಹೊರಗೆ, ಉರಿಗೆ ತಾಗಿಕೊಂಡು, ಲಕ್ಷೀಫೆತ್ರರುದ ಬರ್ಲಾ 
ಇನೆ ತನೆದವರು ಕಟ್ಟಸಿದೊಂದ್ದು ದೇಜಾಲಯವಿದೆ (80೪: va): [ಸಂ.] 
ಲಕ್ಷ್ಮೀರಮಣ (ನಾ). - ಲಕ್ಷ್ಮೀಕಾಂತ: ಒಡಲನಸಿತಂ ಮಾಡಿದಂದಿನ 


ಕಡುಫಿನೆಗ್ಗ ದ ಹುಳೆಹಳನಿಂತಡಸಿ ಬಂದುದ. ಸುತ್ತ ಲಕ್ಷ್ಮೀರಮಣನಳುಕಿದನು 


(ong. 16-3): ಎಸ ಬೆಲ್ಬಿಂಗಳು ಪಸರಿಸುವ ದೇದವುರ 
ಲಕ್ಷ್ಮೀರೆಮಣನಾಸ್ಯಚಂಬ್ರೆನಾನೆಂದದುಂ ಭಮಗೀಯಲ (ಶೈಲಿ, ೦-೦), 
[ಸಂ.] 


ಲಕ್ಷ್ಮೀಲೋಲ (ನಾ). « ಲಕ್ಷ್ಮೀಕಾಂತ : 
ಬಲಿದರು ತಮ್ಮ ಭೊ 


ಲಕ್ಷ್ಮೀಲೋಲನಾಜ್ಞೆಯಲಿವರು. 
ಕರವ (1ರ ೬-೦) ; ಜೀಯ ಚಕ್ರಿಯೆ 


ಪೀತವಾಸ ಲಕ್ಷ್ಮಿ * *ಬಿಡಿಸು ಸಂಸ 'ಮಾಕದಿದೆನ್ನನು (ಕೈ: 
0೩-೨೮). [ಸಂ.) 

ಲಕ್ಷ್ಮೀವಲ್ಲಭ (ನಾ). ಲಕ್ಷ್ಮೀಕಾಂತ ; ಅ: ವಸನೆಂ . . . ಲಕ್ಷ್ಮೀವಲ್ಲಭಂ 
ಗೆತ್ತಿದಾ ಗಗನಚ್ಛತ್ರದ ಹ್‌: ಸಮೆನಿಸರ್‌ ಪುಲ್ಪತ್ತು ಹೇಮಾಚಲಂ 
(snc: 0-34): [ಸಂ.] 

ಲಕ್ಷ್ಮೀಶ (ನಾ). ೧. ಲಕ್ಷ್ಮಿಯ ಒಡೆಯ ; ವಿಷ್ಣು ; ಮಂಗಳಂ ಜಯ 
ಮಂಗಳಂ... ಕ್ಷೀರಸಾಗರವಾಸಿ ಲಕ್ಷ್ಮೀಶಗೆ (ಕರರ 3-036-3); 
ಎರಚಿಸಿದಂ . . . ಎದಪುರದ ಲಕ್ಷ್ಮೀಶನ ಪದದ್ವಯ 
ವನಾವಗಂ ಧ್ಯಾನಿ: ೦. ಭಜಿಪ ಬಲ್ಲಿಂದ 


(ಕ್ಕಬ೫- ೧-೨91- ೨, ಕನ್ನಡದಲ್ಲಿ ಜೈಮಿನಿಭಾರತವನ್ನು ರಚಿಸಿದ 
ಕವಿ ; ವಿರಚಿಸಿದಂ, , , ಅಣ್ಣಮಾಂಕನ ಸುತಂ ಸದ್ದಿ ನುತಕರ್ಣುಟಕವಿಚೂತ 
ವನಚ್ಛೈತ್ರ ಲಕ್ಷ್ಮೀಶನೆಂಬೊರ್ವನು (ಕೈಬಣು- 0.00), ೩. [ಸಂಗೀತ] 
ಒಂದು ತಾಳದ ಹೆಸರು : ವರಾಳಿರಾಗದೆ ಇದರ ವರ್ಣವೂ, ೧೦೮ 
ತಾಳಗಳಲ್ಲಿ ಒಂದುದ ಲಕ್ಷೀಶತಾಳದೆ ಶಿಲ್ಲುನವೂ ಉತ್ಕೃಷ್ಟಕೃತಿಗಳು 
(tons. ೩3).. [ಸಂ.] 
ಲಕ್ಷ್ಮ (ಗು). ೧: ಗುರುತಿಸಲ್ಪಡುವ. ೨. ಲಕ್ಷಣಕ್ಕೆ ವಿಷಯವಾದ ; 
ವ್ಯಾಖ್ಯೆಯಿಂದ ಹೇಳಲ್ಪಡುವ. ೩. ಗುರಿಯಿಡಬೇಕಾದ; ಉದ್ದೇಶಿಸ 
ತಕ್ಕ. ೪. ಗಮನಿಸಬೇಕಾದ ; ಗಣನೀಯ, ೫. ವಿಶಿಷ್ಟವಾದ 
ಗುಣದಿಂದ ಕೂಡಿದ. ೬. ವಿವರಿಸಬೇಕಾದ. ೭. ಪರ್ಯಾಯವಾಗಿ 
ಸೂಚಿಸುವ. (ನಾ)- ೮. ಗುರುತು ; ಚಿಹ್ನೆ. ೯. ಗುರಿ; ಧ್ಯೇಯಃ 
ಉದ್ದೇಶ : ೈಮಂತದು ಲಕ್ಷ್ಯಂ” (ನತ್ತುಳೋ. 
68-06) ; ನೆರೆದಿನಿಬರುವಾ ಲಕ್ಷ್ಮಮನಿರದಕ್ಕಟ ಸರದೆ ತೆಗೆಯಲಾರ್ತಿರು 
ಮಿಲ್ಲಾ (ತಣ. ೨.೫೨) ; ಸ್ಮರಶರಸ್ತಂಧಾನಕ್ಕಂಬುರುಹೇಕ್ಷಣೆ ಲಕ್ಷ್ಮಮಾಗೆ 
(ಕಾಂತಿಪು- 6-63) ; ತಮ್ಮಾರುಭಟಿಯನು ಲಕ್ಷ್ಮಲಕ್ಷಣ ಭೇದಭಂಗಿಗಳ 
ಸಾರತರ ಕೋದಂಡಪಂಡಿಶರಾರಯಿಕೆಯಲಿ ತಟುಬಿ ನಿಂದರು (ಉಳ 
೨೦-೨೬). ೧೦. ಲಕ್ಷಣಕ್ಕೆ ಉದಾಹರಣೆಯಾದುದು ; ದೃಷ್ಟಾ ಶ್ಬಂತ ; 
ನಿದರ್ಶನ : ಪ್ರಸ್ತುತಮೆಂಬುದಳಂಕೃತಿ ವಿಸ್ತರಮಿಂತಕ್ಕುಮದಣ ಲಕ್ಷ್ಯ 
ವಿಭಾಗಂ (ಕ0ರಾ- ೩-046); ತಾಂಡವಕ್ಕೆ ಲಕ್ಷ್ಯಮಿದೆಂಬಂತಿರೆ ದೇವಮನುಜ 


ತ್ತ) ವೇ. 


ಸಭೆಗಚ್ಚರಿ ಬೆಚ್ಚಿರೆ ದಿವಿಜನಾಯಕಂ ನರ್ತಿಸಿದಂ [CO ೦೩-೪೨) ; 
ಗುಣವರ್ಮ ಶ್ರೀವಿಜಯರ ಹೊನ್ನನ ಹಂಪನ ಸುಜನೋತ್ತಂಸನ 
ಸುಮಾರ್ಗಮಿದಜಗೊಳೆ ಲಕ್ಷ್ಯಂ (ಕರು. ೬ ೪೪). ೧೧: ಗಮನ; 


ಧ್ಯಾನ ; ಅವಧಾನ ; ಈ ನಿಯಮಗಳನ್ನು ಲಕ್ಷ್ಮದಲ್ಲಿಟ್ಟುಕೊಂಡು 
ನಡೆಯುವವನಿಗೆ ಬಹುತರ ರೋಗಗಳು ಬರಲಿಕ್ಕಿಲ್ಲ (56ರಯ: ೪೨೫); 
ಒಂದು ಕೊಂಬೆಯುಳ್ಳ ದೊಡ್ಡ ಕರಿಯ ಮರದ ಕೊರಡು ಅವನ ಲಕ್ಷ್ಮ 
ವನ್ನು ಎಳೆಯಿತು (ಅಣ. ೪)- ೧೨: ತೋರಿಕೆ ; ಕಪಟ ; ಮೋಸ: 
ಲಕ್ಷದೀಪಾರಾಧನೆಯ ಹಬ್ಬವೆಂದು ಲಕ್ಷಾಧಿಪತಿಮಹಾತ್ಮರ ಮುಂದೆ ಬಂದು 
ಲಕ್ಷಲಕ್ಷಾಂತರನಿ ಹರಸುವೆವು ಬೇಡ. ಲಕ್ಷ್ಮವೇನುಂ ಬೇ ಮನವೊಲಿದು 


ಲಕ್ಷ್ಮಕೊಡು 


ನೀಡಿ [ಳುತ್ತ- ೦೩-೬), ೧೩. ಪಾತ. 
ಬಹುವೇಗವೆಂಬ ಐದು ಬಗೆಯ ಬಾಣ: ಇಪ್ರಯೋಗಗಳಲ್ಲಿ 
ಪಾತಂ ಲಕ್ಷ್ಯಂ ಶೀಘ್ರಂ ಘಾತು ಬಹುವೇಗಮೆಂಬಿವಯ್ದೈ.ಸಿನೊಳಂತೀತನ 
ದೊರೆಯಿಲ್ಲೆನಿಸಿದುದಾತನ ಬಿಲ್ಬಲ್ಮೆ ಸುರರಿನಂಬ! ಕೋ (ಕಂರಣ. 


೧-೦೩). ೧೪. ಒಂದು ಸಂಖ್ಯೆ ನೂರುಸಾ; ಲಕ್ಷ.- ೧೫.| 8 
1ಕಾವೈಮಾ] ಲಕ್ಷಣುವೃತ್ತಿ' ಯಿಂದ ಬಾಸ ಅರ್ಥ: 
ಅರ್ಥವು ಮುಖ್ಯವಾಗಿ ವ ಎಚ್ಚ ಲಕ್ಷ್ಯ: ವ್ಯಂಗ್ಯವೆಂದು ಮೂರು ವಿಧ 


(ಕೈಪಿಡಿ: ೦೬೭) ; ಲಕ್ಷಣೆಯೆಂಬ ವೃತ್ತಿಯಿಂದ ತೋರುವರ್ಥವು ಲಕ್ಷ್ಯವು 
(ಮುಗ: 0೬೦), 
ಲಕ್ಷ್ಯಕ್ಕೆ ತರು. ಗಮನಕ್ಕೆ ತರು : ಆ ವಿಚಾರವನ್ನು 2 ಅವನೆ ಲಕ್ಷ್ಯಕ್ಕೆ 
ತಂದರು (6). ಲಕ್ಷ್ಯಕ್ಕೆ ಬರು -- ಗಮನಕ್ಕೆ ಬರು; ; ಮನಸ್ಸಿಗೆ 
ಬರು ; ಹಿರಿಯರ ಬಂದಿ ಿಮಾತು ಅವನ ಲಕ್ಷ್ಮಕ್ಕ ೭ ಬರಲಿಲ್ಲ ( [ಸಂ.] 
ಲಕ್ಷ್ಯಕೊಡು ` ಲಕ್ಷ ಗೊಡು ' ನೋ. 
ಲಕ್ಷ್ಮಗೊಡು, ಲಕ್ಷ್ಮಕೊಡು (ಕ್ರಿ). ಗಮನ ಕೊಡು; ಮನಸ್ಸಿಗೆ ತಂದು 
ಕೊಳ್ಳು : 5 'ರಂತಃಕರಟದ್ದಯು ಎರಕಹೊಯ್ಲಿರಿ ನನ್ನನೆ ಹೋದ 


ಸೂಡಿ). 


ಹೋದೆಡೆ ಲಕ್ಷಲಕ್ಷದಿ ಲಕ್ಷ ಕ್ಷ್ಯಗೊಟ್ಟಿರಿ ಸುಮ್ಮ ನೆ (ತಂಮೂ- 83-00) ; ಅತ್ತ 
ಕಡೆಗಿ ಹೆಚ್ಚಾ ಗಿಲೆಕ್ಷ ಕ್ರೃಗೊಡದವನುತೆ . ನೋಡುವುದರಲ್ಲಿ ತಲ್ಲಿ-ನನಾಗಿ 
ದ್ವನು (05, `೨೪- ಲಕ್ಷ ಗೊಡು: ಅವನ ಎಲೆಗಳ ಕಡೆಗೇ ಲಕ್ಷ್ಮ 


ಕೊಟ್ಟರೂ ತನ್ನ ಆಟವನ್ನು ಸಹ ಬಹಳ ಎಚ್‌ ಕ್ವರಿಕೆಯಿಂದೆ ಆಡುತ್ತಿದ್ಕ ನು 


(ಗಾದೆ, ೫೨). [ಲಕ್ಷ್ಮ 4 ಕೊಡ್ಕು] ೩9 
ಲಕ್ಷ್ಯಚ್ಛುತ (ನಾ). ಗುರಿ ತಬ್ಬದವನು : “ಲಕ್ಷ್ಯಚ್ಛುತಂ ತಪ್ಪಲೆಚ್ಚನಕ್ಕು” 
(worm. 6೭-43). [ಸಂ`] 


೭೬೭೬ 


ಲಕ್ಷ್ಯ, ಶೀಘ್ರ. ಘಾತ ಮತ್ತು | | 


ಅರ್ಥಗಳು 
(ಕೈನಿಡಿ, ೦೭೬). [ಸಂ.] 
ಲಕ್ಷ್ಮ (ನಾ). ಗುರಿಯಾಗಿ ಬಳಸುವ ಸಾ: 


ವಾಚ್ಮುರ್ಥಗಳಂದ 
| 


ದೆ 


ಗವಿಹಲಗೆ : 


ಹೋಗಿ ಒಂದು ಗಟ್ಟಿಯಾಗಿರುವ ಗುರಿ (78/೬6) ಹೊಡೆದು, 
ಅಲ್ಲಿಯೇ ಕೆಳಗೆ ಬೀಳುವುದೆಂದು ಊಹಿಸುವ... ಗುಂಡು ಹೊಡಿದಲ್ಲಿ 
ಲಕ್ಷ್ಮಯು ಬಿಸಿಯಾಗುತ್ತದೆ (ಎಕ್ವರೇ, ೧೪). [ಸಂ. ಲಕ್ಷ್ಮ] 


ಲಖಗಡುಗೆ " ಲಕ್ತಗಡುಗೆ ` ನೋ. 
ಲಕ್ಶ, ` ನೋ. 
ಲಖ್ಭ್ಯ 'ಲಕ್ಕ್ಯ ' ನೋ. 
ಲಖ್ಬಣಿ (ನಾ)- ಒಂದು ಬಗೆಯ ಸೈನ್ಯ (?): 
ಬಿ್ಲಿಣಿ ಲಖ್ವಣಿ ವಗ್ಗಸೇನೆ ನೆ ಬಹುವಡೆಯಿ: 
ಪತ್ತಿ ಧುರದೊಳು 


ಮುತ್ತಿ 


ಬಿ 
(ಮತ ೦೯9೨, ೬೬-೩೬; 

ಅಬೆ "ಲಕ್ಷ" ನೆ 

ಲಖೈೆ 'ಲಕ್ಷ್ಮ' ನೊ 


ಲಗಕ್ರಿಯೆ (ನಾ). 


166)- 


[ಛಂದ] ಷೆಟ್ಟ್ರತ್ಯಯಗಳಲ್ಲಿ ಒಂದು; 


ಒಂದು 
ಛಂದಸ್ಸಿನಲ್ಲಿ ಯಾವುದೇ ಒಂದು ನಿರ್ದೆಷ ಸ್ಟವಾದ ವೃತ್ತವು ಹ 


ಯದು ಎಂಬುದನ್ನು ಕಂಡುಹಿಡಿಯುವ ವಿಧಾನ : ತದ್ವಾ 
ಲಗಕ್ರಿಯೆಯಿತಕ್ಕುಂ . , , ಈ ಪ್ರತ್ಕಯವು ರಾವ ತ 
ಛಂದಸ್ನಿ ಸ ಒಂದು ಲ; ಘು ವಿರುವ ವೈಶ್ವವೆಷ್ಟು ? ಎರಡು ಲಘು 
ವಿರುವ ಬ ಎಂಬ ಒಂದು ಎರಡು ಮೊದಲಾದ/ಲಘುಗಳಿರುವ 
ವೃತ್ತಗಳ ಲೆಕ್ಕವನ್ನು ತಿಳಿಸುತ್ತದೆ (0ರ, ೬-೪). 
" ಷಟ್ಟಿ ತಯ ' ಟಾ [ಸಂ,, ಲಗಕ್ರಿಸೆಯೂ] 

ಲಗಡ್ಕ ' ಲಗಡು ' ನೋ. 


ಲಕ್ಷ್ಮಭಾವ (ನಾ). ಉದ್ದೇಶಿಸಿದ ಗುರಿ ; ಮುಟ್ಟ ಬಯಸಿದ ಸ್ಥಳ 
ಬಸವಣ್ಣ ಸಂಗಮಕ್ಕೆ ಚೆನ್ನ ಬಸವಣ್ಣ ಉಳುವಿಗೆ ಪ್ರಭು ಕದಳಗೆ ಮಿಕ್ಕಾದ 
ಪ್ರಮಥರೆಲ್ಲರೂ ತಮ್ಮ ತವ: ಸೀ (ಭಾವಕ್ಕೆ ಮುಕ್ತಿಯನೆಯ್ದಿ: ಹರು 
(s0c3. ೦0-೪99), [ಸಂ.] 

ಲಕ್ಷ್ಮಲಕ್ಷ್ಮತ (ನಾ). ಗುರಿಗೆ ಸರಿಯಾಗಿ ಹೊಡೆಯುವವನು; ಗುರಿಯನ್ನು 
ಭೇದಿಸುವವನು : “ಲಕ್ಷ್ಯಲಕ್ಷಿತನೆನಲು ತಾಗಲೆಸುವವನಕ್ಕು” (ತಂಗಳ. 
u-s)- [ಸಂ.] 

ಲಕ್ಷ್ಮವಿಡು (ಕ್ರಿ). ಗಮನ ಕೊಡು ; ಎಚ್ಚ! ರವಹಿಸು : ಗುಡಿಸುವಾಗಲೂ 
ಮೂಲೆಗಳ ಕಡೆಗೆ ಲಕ್ಷ್ಮವಿಟ್ಟುಕೊಳ್ಳು; ವದಕ್ಕೆ ಮರೆಯಬಾರದು (6ರ. 


+ 


ar). [ಲಕ್ಷ * ಇಡು) 

ಲಕ್ಷ್ಯಸಿದಿ (ನಾ). ೧. ಗುರಿಯನ್ನು ಮುಟ್ಟುವುದು ; ಉದ್ದೇಶ 
ಸಾಫಲ್ಯ ; ಗುರು ಕ್ಯ ಯಲ್ಲೆನೆ ಪರಿವಂಬಂ ಪರಿದು ಪಿಡಿದು 
ಬೇಗಂ ತರ್ಪಂತಿರೆ . . . ಮರುತ್ಸುತಂ ಪರಿದಂ (ಗರಕಿಯು. ೬-೨೪) ; | 28 
ನಿಯಮಿಸುವರ್‌ ತ್ರಿವಿಧಧನುಃಪ್ರಯೋಗದೊಳ್‌ ದೈಪ್ಟಿಮುಖ್ಟ 


ಶರಸಂಧಾನಕ್ತಿ ಯಿ ಲಕ್ಷ್ಮ ಸಿದ್ದಿ ನಿಜಶಿಕ್ಷೆಯಿನನುಪಮಮಾಗೆ ಚತುರೆಟಾವಾ 
ಚಾರ್ಯರ್‌ (ಶತ್ಮಶ- ೨-೩6). ೨, ಉದಾಹರಣೆಗಳಿಂದ ಸಿದ್ಧ; ವಾಗು 
ಏಕೆ ; ನಿದರ್ಶನಗಳಿಂದ ಸಿದ್ಧ ಮಾಡಿ ತೋರಿಸುವಿಕೆ ; ಧಾತುಗಳವು 
ನಾನಾರ್ಥೋಪೇತಂಗಳ್‌ ಲಕ್ಷ್ಮ? ಕ್ಷೈಸಿದ್ದಿ ವಿಡಿದುವನಆ್‌ಜು ಎ ಪೂಯಿುಗೆ 
(ಕರದ: ೨೩೦), [ಸಂ.) 
ಲಕ್ಷ್ಮ್ಯಾರ್ಥ (ನಾ). [ಕಾವ್ಯಮಾ]” 
ವಾಚ್ಯಾರ್ಥವು ಸನ್ನಿವೇ: 


46 


“ಒಂದೊಂದು 
ಶಕ್ಕೆ ಹೊಂದದಿದ್ದಲ್ಲಿ, ಹೊಂದಿಕೆಯಾಗು 
ವಂತೆ ಅದನ್ನು ಸರಿಪಡಿಸಿ ಅರ್ಥಕೊಡುವ ಮತ್ತೊಂದು ವೃತ್ತಿ 
ಕೆಲಸ ಮಾಡುತ್ತದೆ ; ಇದಕ್ಕೆ ಲಕ್ಷಣಾವೃತ್ತಿ ಶ್ವಿಯೆಂದೂ ಇದರಿಂದ 
ಬರುವ ಅರ್ಥಕ್ಕೆ ಲಕ್ಷ್ಮಾರ್ಥವೆದೂ ಹೆಸರು” (ರಾ-». 69); ಬೇರೆ 


ಕಡೆ ಶಬ್ದದ 
ಬ 


ಲಗಡ್ಡ ಲಗಡಿ, ಲಗುಡಿ (ನಾ): ೧. ಹೊಡೆತ ; "ಪಟ್ಟಾ "ಲಗಡಿಸು' 

ಪರಾ. ೨. ಮಲ್ಲಯ: ುದ್ಧದ ಓಂದು ಪಃ ಮುಷ್ಟಿ ಕಮ್ಮಣ 
ಮುಹುಡಂ ಜವತ್ಸವಡಿ ಪಾಸಗೆ *ಕ್ಕವಡುಮ್ಮ! ಹಗ್ಗ ತರಂಗದ ಜಾತ 

ಪಟ್ಟಿ ಕತ್ತರೆಗಳೆನಿಪ್ಪ ಜಟ್ಟಿಗರ ಬಿನ್ನಣಮೊಬ್ಟ್‌. ಕಡಂಗಿ ಕಾದಿದರ್‌ (ಪಲ್ಯ. 
೫-೦೪). ಲಗಡಿ: ೨. ತಳಹತ್ತದಲಿ ತವಕಿಸುವ ಲಗಂಯಂ 
ಊಟಕಟಿಸುವಂತೆರಲಗಡಿಯಲಿ ಲಾಲಿಸುವ'. , . ಬಿನ್ನಾಣದಲಿ ಜಿಣಗಿದರು 
ಕವಳ: ೯-೫0) ; ಸೆಳೆದು. ಶಿರ್ರನೆ ತಿರುಗಿ ಲಗಡಿಯ ಲುಳಿಯ 
ಪಯಪಾಡಿನಲಿ ನೆಲಕಪ್ಪಳಿಸಿದೊಡೆ (ಅಕ್ತೂ. ೬೬೪). ಲಗುಡಿ ; 
೩. ಕೋಲು ; ದೊಣ್ಣೆ ; 'ಲಗುಡಿಗ' ಪರಾ ೪. ಕೋಲಕಾರ ; 
ವೇತ್ರಧರ : ಪೊಟ್‌ ಲಗುಡಿ ಭಾಯಿಪಯ್ಯ ಲಗುಡಿಗರ ಧಮ್ಞ್‌ಮಾಗಿ 
ತಮ್ಮ ತೆಜ್‌ಯಂ ಬಿಟ್ಟ ನರಸಿಂಘಯ್ಯನ ಮಗ ಸೋಮನಾಥಯ್ಮನು 
(aus. 2-1: 00೩-೦೯೪ ; 1050). [ಆ ಸಂ. ಲಗುಡ] 

ಲಗಡಿ "ಲಗಡ್ಕ' ನೋ. 

ಲಗಡಿಸು (ಕ್ರಿ). ೧: ಹೊಡೆ; ಬಾರಿಸು; ಲಗಾಯಿಸು: 
೨. ಮಭ್ಸಯುದ್ಧಡೆಲ್ಲಿಲಗಡವೆಂಬ ಪಟ್ಟನ್ನು ಹಾಕು: ಬಿಗಿ 
ಬಿಡಿಸುವ ಬಂಸಿದಾಕ್ಷಣ ತೆಗೆವ . . ಬಗಿವ “ಬಳಸುವ ಬಂಧಗತಿಯಲಿ 
ಲಗಡಿಸುವ ಲೋಕೈಕವೀರರು ಹೊಕ್ಕು ಹೆಣಗಿದರು (ಕಾವ್ಯಾ: 4-೨6) ; 
ಹೊಗುವ ಹೊಳಕುವ ಬಗಿವ ಲಗಡಿಸುವ ಲಾಗುಗಳ 
(won. ೦೬-೨೨). [ಲಗಡ್ಕ 4 - ಇಸ್ಬು] 

ಲಗಡು, ರಗಡ. ಲಗಡ್ಮ, ಲಗಡೆ, ಲಗುಡ್ಕ (ನಾ). ಒಂದು ಮಾಂಸ 
ಭಕ್ಷಕ ಪಕ್ಷಿ; ಗಿಡುಗ; ಡೇಗೆ: ಒಬ್ಬರ ಕಂಡೊಬ್ಬರ ಮನದೊಳು 
ಕ್ರೋಧ ಹಬ್ಬಿತು ಡೊರೆ ದೊರೆಗಳಿಗೆ ಕಬ್ಬ! ಕ್ಕಿ ಗಿಳಿವಿಂಡು ಲಗಡು ಸಾಳುವ 
ನಾನು ತಬ್ಬಿಕೆೊಂಬರೆ ಬರುವಂತೆ ಯ ೨-೧೦) ; ಲಗಡಿನಂತೆಜಗಿ 


(4). 


ಬಾಗುವ 


ಲಗಡೆ 


ಲಾಗಿಸುವ ಹೋರಾಟದ ವಿಗಡಮಲ್ಲರುಗಳೊಪ್ಪಿದರು (ಕಂತು, ೨೦-೪); 
ಪಕ್ಷಿಗಳ ಗೂಡು ಗುಂಪುಗಳ ಗುರ್ಯಾಡುವ ಗಿಡುಗ ಲಗಡು ಬಿಬ್ದುಗಳಂ 
(83ಗಂ0- ೩೦-೭). ದಗಡ : ರಗಡನೆತ್ತಲು ರಾಯಗುಲಗೀಜಗಖಗಾವಳಿ 
ಯೆತ್ತ ಸಿಂಹದ ನೆಗೆತಮೆತ್ತಲು ಹರಿಣಪೋತಮದೆತ್ತ ಪರಿಕಿಸಲು 
(50೧. $0-20)- ಲಗಡ್ಕ ; ಕುಕ್ಕುಭ ಲಗಡ ಸಲೆ ಶೂಕುಟಿಗ , . - 
ಕಬ್ಬಕ್ಕಿ ಹಕ್ಕಿಗಳ ನೋಡಿದವು (ಮರೇಣ್ಯ. 3-೪); ಎರಗುವ ಲಗಡ 
ನಂದದೊಳಮರಸುಭಟರ ತಗುಲಿ ಮೊಗದೋರಿದವು ಬೆನ್ನಿಂ ಬೋಳೆ 
ಯಂಬುಗಳು (ಕಗ. ೦೭-೪). ಲಗಡೆ: ಲಗಡೆ ರಣಹದ್ದು ಸುಳಿವ 
ಕಾಳಿಂಗ ಹಂಸ ಚಕೋರನ ಬಳಗವೊಬ್ಬತು ವನದೊಳು (ಗೋಶಾಡು. ೬-೦೨). 
ಲಗುಡ್ಕ : ಗಿಡುಗ ಲಗುಡ [ಕಾಣಂ. ಗಡು]ಗಳೆಸೆಯಲಲ್ಲಿ ವನಚರರಿಂದೆ 
ವನಮೆಸೆದುದು (ಕಂ. 8೬-12). 
[ದೇ.॥ ತೆಲು. ಲಗುಡು./ಹಿಂ. ಮರಾ. ಲಗಡ್‌] 
ಲಗಡೆ ` ಲಗಡು ` ನೋ. 
ಲಗತ (ನಾ): ಲಯಬದ್ಧವಾದ ಕುಣಿತ, ನೃತ್ಯ : ಪುಗಿಸೆಳಸಂಜೆಯೊಳ್‌ | 
ಸುಟವ ಪಾರಿವಮಂ ಸಖಿ ಗೂಡಿನೊಳ್‌ ಮಯೂರಿಗೆ ಲಗತಂಗ್ಗಳಂ ಕಲಿಸು 
(ರೀಉನ, 0-009)- [ಆ ಸಂ. ಲಯಗತ ?] 
ಲಗತಿಡು (ಕ್ರಿ). ಜೋಡಿಸು: ಸೇರಿಸು; ಹೊಂದಿಸು: ಈ ಎಲ್ಲ 
ಖಲಮುಗಳಿಗೆ ಬೇಕಾದ ಪುರಾವೆಯನ್ನು ಇಲ್ಲಿ ಲಗತಿಟ್ಟು ಕಳಿಸಿದೆ 
(a6. 6೩). [ಲಗತು (೬ ಲೆಗತ್ತು). ಇಡು] 
ಲಗತು 'ಲಗತ್ತು' ನೋ. 
ಲಗತ್ತಿಸು (ಕ್ರಿ). ಇ:ಲಗತಿಡು; ಒಂದು ಛಾಯಾಗ್ರಾಹಕಯಂತ್ರವನ್ನು 
ದೂರದರ್ಶಕಕ್ಕೆ ಲಗತ್ತಿಸಿ ಛಾಯಾಚಿತ್ರ ಹಿಡಿದರೆ ಲೆಕ್ಕವಿಲ್ಲದಷ್ಟು ನಕ್ಷತ್ರ 
ಗಳನ್ನು ನೋಡಬಹುದು (ಉಕ. 83) ; ನಿರೂಪದ ನಕಲೊಂದನ್ನು 
ಈ ಕಾಗದದೊಡನೆ ಲಗತ್ತಿಸಿದ್ದೇನೆ (ಫ್ರನರು- ೫೬). 
[ಲಗತ್ತು 4 - ಇಸ್ಟು) 
ಲಗತ್ತು. ಲಗತು (ನಾ). ೧. ಜೋಡಣೆ ; ಹೊಂದಿಕೆ ; ಸೇರಿಕೆ: ಅದು 
ನಮ್ಮ ಅಳಿಯನಿಗೂ ನಿಮಗೂ ಲಗತ್ತು. ಇನ್ನು ಕಾಸೀಮಂದು ಕರೀಮಂದು 
ಯಾವುದೂ ಸಂಬಂಧ ಇಲ್ಲ (ಾಕುರಾ- 906). ಲಗತು: ೨. ಹತ್ತಿರ; 
ಸಿಮಾಪ : ಇಲ್ಲೆ ಲಗತಿನಾಗ ಇರತುರು (೩ನನಾ- 9೪): 
ಲಗತ್ತಾಗೆ ಎ.ಯೊಂದಿಕೆಯಾಗು ; ಜೋಡಣೆಯಾಗು ; ಸೇರಿಕೆ; 
ಯಾಗು : ಆ ನೌಕರಿಗೆ ಷುರವಿನಲ್ಲಿ ಲಗತ್ತಾಗಿದ್ದ ಕೆಲಸಗಳು ಈಗ ಮಾಡ | 
ಲೃಡುತ್ತಿರಲಿ (ಗ್ರಾಮಾ. ೪9). [.-ಮರಾ. ಲಗತ್‌] 
ಲಗರಗೋಲು (ನಾ). ' ನಂದಿಕೋಲು (?) ; ವೃಷಭನುಟಕ್ಕೆ ಲಗರ 
ಗೋಲನಿತ್ತು ನೀವು ಪಶುಪತಿಯ ಮುಂದಣ ಎಸೆವ ಅಸುದಿಗಳೀಮೆದ್ದು 
ಶೀಲವ ಬಸವಣ್ಣನಿಟ್ಟು ಬೆರಸಿದ (೧೭ರ. ೯-90)- 
[7 , ಕೋಲ್ಕು(ಆಕೋಲ್‌)] 


ಲಗಳಿ ' ಲಗಳೆ ' ನೋ. | 


ಲಗಳಿಚಣ್ಣ (ನಾ): ಸಡಿಲವಾದ ಚಲ್ಲಣ, - ಪಾಯಿಜಾಮಾ : (1). 
[ಲಗಳಿ, . ಚಣ್ಣ (ಎಚೆಲ್ಲಣ)] 
ಲಗಳೆ, ಲಗಳಿ (ನಾ)- ನೀರು ಮೊದಲಾದ ದ್ರವಪದಾರ್ಥಗಳನ್ನು 
ತುಂಬ್ದುವ ದೊಡ್ಡ ಚರ್ಮದ ಚೀಲ; ಪಕಾಲಿ : ಹೊಗೆಯ ಕುಡಿದೆಲೆ 
ಯನಗಿವ ಬಾಯ್‌ ಸಿಂದಿಯ ಲಗಳೆಯಂತಿಹುದು (ರೇಷ್ಮ. ೦೩೦೬); 
ಶಿಶುನಾಳಧೀಶನ ದಿವೃಜ್ಞಾ ನದ ಲಗಳೆ ಹೊತ್ತು ತಿರುಗುವ ಕಾಯಕವು ತನ್ನದು 
(666. ೬೪ ಕುಾತೃತಂತಡು)- *ಸಗ್ಗಳೆ'' ಪರಾ. ಲಗಳಿ ; ಎರಡೆರಡು 
ಮೂರುಮೂರು ಮೈಲಿನ ಮೇಲಿಂದ ಲಗಳಿಗಳಲ್ಲಿ ಇಲ್ಲವೆ ಛಕ್ಕಡಿಗಳಲ್ಲಿ 


೭೬೭೭ 


36 


38 


(39 


48 


ನಾಡು ತರುತಿಿರುತ್ತಾರೆ.. (ಕಣಾಗೆ. ೨೬೩೩. 123 


ಲಗಾಯಿಸು 


ಲಗಾಟ, ಲಕೋಟಿ, ಲಗಾಟ್ಸೆ, ಲಘಾಟಿ (ನಾ). ೧. ತಲೆ ಕೆಳಗು 
ಮಾಡಿ. ಕಾಲು ಮೇಲು ಮಾಡಿ ನೆಗೆದು ಮತ್ತೆ ನಿಲ್ಲುವುದು; ಲಾಗ; 
ಪಲ್ಟಿ ; ಲಖತಲಲಾಟದೊಳರದಿರಲೇಗೈವೆ ಎಷ್ಟು ಲಗಾಟವ ಹೊಡೆವೆ 
(19೫8. ೦೭೪-೪೦): ೨. (ಆಲಂ) ಅನುತ್ತೀರ್ಣ; ನಪಾಸು; ಫೇಲು: 
ಮ್ಯಾಟ್ರಿಕ್‌ಪರೀಕ್ಷೆಯಲ್ಲಿ ಪ್ರಥಮ ಲಗಾಟವಾದ ಮೇಲೆ . . . ಶಾನಾದರೂ 
ಶಾಲೆಯ ಲಾಯಿಫ್‌ಮೇಬರ ಎಂಬಂತೆ ವಸಂತ ವರ್ತಿಸತೊಡಗಿದನು 
(ಗಂಠಾಯಿ- ೬೦). ಲಕೋಟಿ ; ೧. ರಣಸೂರಬಾಬೂಸಾಹೇಬ ಹೊಡೆದ 
ಲಕೋಟಿ ಆದ ಸುಮಕ (ಕ್ರಜಃಠ. ೬೬)- ಲಗಾಟ್ಕಿ. ಲಘಾಟಿ: ೧- ಲಗು 
ಬೀರಣ್ಣಾ ಲಗುಬ್ಬೀರಾ ಚಲ್‌ ಲಘಾಟಿ ಕೊರಮರು ಬರುತಾರೆ (ತುಲ್ಲ. ೪೬): 
ಲಗಾಟಹಾಕು, ಲಗಾಟಿಹಾಕು-.೧ಿ. .ಲಾಗಹಾಕು ; ಪಲ್ಟಿಹೊಡೆ. 
೨. (ಆಲಂ) ಸಾಯು; ಮರಣಹೊಂದು : ಅವಳಾದರೋ ತುಂಬ 
ಮುದುಕಿ, ಯಾವಾಗ ಲಗಾಟಹಾಕುತ್ತಾಳೆ ಎಂಬುದನ್ನು ತಿಳಿಯಲು 
ಅಸಾಧ್ಯ (ರೋಟಿ. ೨). ೩. ಅಯಶೆಸ್ವಿಯಾಗು; ಅನುತ್ತೀರ್ಣವಾಗು; 
ನಪಾಸಾಗು: ಕನ್ನಡ ನಾಲ್ಕನೆ ಇಯತ್ತೆಯಲ್ಲೇ ಮೂರುಸರತಿ ಲಗಾಟಿ 
ಹಾಕಿ ಸಾಲೆ ಬಿಟ್ಟು ಈಗ ಅಂಗಡಿಯಲ್ಲಿ ಕೂಡ್ರುತ್ತಾನೆ (ೂರುರಾ- 3೬9): 
ಲಗಾಟಹೊಡೆ, ಲಗಾಟಿಹೊಡೆ ಎ ಲಗಾಟಹಾಕು ೧ : ಗಿಮಿ ಗಿಮಿ ಹಸಿರು 
ಹುಲ್ಲ ಮೇಲೆ ಲಗಾಟಹೊಡೆಯಬೇಕೆದದೆನಿಸಿತಂ (ಮನುಸಿ: ಇ) ;. ಮಂದೀ 
ಕುಂಬೀ ಮ್ಯಾಲ ಎಟ ದಿನಾ ಲಗಾಟಿಹೊಡೆಯೊ:ದು ? (೫೨೦. 9°) 
[ಲ ಉಗ್ಗು + ಆಟ] 
ಲಗಾಟಿ, " ಲಗಾಟ' ನೋ. 
ಲಗಾಟ್ಟಿ (ನಾ), ಜಗಳಗಂಟಿ ಹಾಗೂ ದುಷ್ಟಳಾದ' ಹೆಂಗಸು ($$? 
ಲಗಾಡಿ (ನಾ). ಕೇಡು ; ನಾಶ; ನಷ್ಟ: "ಲಗಾಡಿತೆಗೆ' ಪರಾ. 
(ತುಳು. ಲಗಾಡ್‌, ಲಗಾಡಿ] 
ಲಗಾಡಿತೆಗೆ (ಕ). ಹಾಳುಮಾಡು : ನಾಶಮಾಡು: ಕಳೆ: ಆಸ್ತಿ 
ಹಣಗಳನ್ನು ಅಗಾಡಿತೆಗೆಯಲು ಏನೇನು ಬೇಕೋ. ಅದಕ್ಕೆ "ತಕ್ಕ ಬರವಣಿಗೆ 
ಹೇಳಿಕೊಡುತ್ತಿದ್ದರು (ಕರಂ. ೦೬); ನಮ್ಮ ಮಾಧವನು ಇದ್ದುದನ್ನು 
ಲಗಾಡಿತೆಗೆದ ಮೇಲೆ » ,. ಎಲ್ಲವನ್ನು ಹಂಚಿಕೊಟ್ಟೆ (ಣುಣ: ೦೬); 
ಬೂದಿಕಟ್ಟೆದೇವರು ಸುಟ್ಟು ಲಗಾಡಿತೆಗೆದ (ಖೂಳ: ೪). [ಲಗಾಡಿ ತೆಗೆ) 


[ಲಗಾಮು (ನಾ). ೧. ಕುದುರೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳಲು, 


` ಅದರ ಬಾಯಲ್ಲಿ ಸಿಕ್ಕಿಸುವ ಕಬ್ಬಿಣದ ತುಂಡು ಮತ್ತು ಅದಕ್ಕೆ 
ಕಟ್ಟುವ ಚರ್ಮದ ಪಟ್ಟಿ; ವಾಘೆ : ತಡಿ ಸುಖಾಸನ ಸುಗತಿ 
ಪೊಯಾವುಡೆ ಜನಾಖಿ ಲಗಾಮು . . . ಮಣಿಲಂಬಳದ ಹಯ ಮಿಗೆ 
ಗುಡಿಯಿಜಿದು ಮೊಗವೆತ್ತಿ ನರ್ಶಿಸಿತಸುರನಿದಿರಿನಲಿ (ತೊರರಾ- ೩-೨೯-೦೨); 
ರಥದ ಅಲಂಕಾರಕ್ಕೆ... ೪ ಬೆಳ್ಳಿಮುಲಾವಿನ ಲಗಾಮು ಸಾರಥಿ 
ಕುದುರೆಗೆ (ಎ೪: ೩1೪, ನಂ8ನ- ೨8೨-ಶುಲಿ,093 ; 1847); ಅದರ ಲಗಾಮಿಗೆ 
ಕೈಹಾಕಲು ಅದು ಗರ್ರನೆ ತಿರುಗಿ ಹಿಂಗಾಲು ಜಾಡಿಸಿ ಕೊಸರಿಕೊಂಡು ಓಡಿ 
ಹೋಯಿತು (ಮುಂಣಯು. ೪-೬೪); ತುಂಟುಕುದುರೆಗೆ ಗಂಟುಲಗಾಮು 
(ಇ6)- ೨. (ಆಲಂ) ಅಂಕೆ; ಹತೋಟಿ; ಹಿಡಿತ; ನಿರ್ಬಂಧ : ಈಗವನ 
ಬುದ್ಧಿಗೆ ಲಗಾಮು ಇಲ್ಲದಾಗಿದೆ (ತಾ್ಕಗಳು- ೭0); “ನಿನ್ನ ನಾಲಗೇಗೆ ಲಗುಮ 
ಐತಾ?” “ನೀವು ಆಕ್ತೀರಾ, ಲಗಾಮು 7” (ಕ್ಯಗಂ- ೦೪೪). 

[.-ಪಾರ, ಹಿಂ. ಮರಾ. ಲಗಾಮ್‌] 

ಲಗಾಯಿಸು (ಕ್ರಿ). ೧. ಕೂಡಿಸು; ಜೋಡಿಸು: ಸೇರಿಸು: (9. ೨. 
(ಆಲಂ) ಹೊಡೆ; ಬಾರಿಸು; ಪೆಟ್ಟುಕೊಡು : ಹೆಚ್ಚು ಮಾತನಾಡಿದರೆ 
ಒಂದು ಲಗಾಯಿಸುತ್ತೇನೆ ನೋಡು (ರೂ): ೩. ತಿನ್ನು; ನುಂಗು: 
ಸೀಬೆಯ ಹಣ್ಣು ಕೊಡುತ್ತಾನೆ. ಲಗಾಯಿಸು ($4: 14154). ೪. ಒತ್ತಿ 
ಹೇಳು; ಗಟ್ಟಿಯಕಾಗಿ ಉಚ್ಚರಿಸು : ಹಲೊ ಎನ್ನುವಲ್ಲಿ "ಲ'ವತ್ತು 


ಲಗುಯಿಸಿ ಕೂಗಿದ್ದು ಜೋಡಿದಾರಂ; 
[ಲಗ್ಯಾ (p ನಾ) 4. _ಇನ್ಕು./ತುಳು. ಲಗಾಸ! ್‌] 
ಲಗಾವು (ನಾ). ಸೇರು: ಹೊಂದಿಕೆ ; ಲಗತ್ತು : ಗ್ರಾಮನೌಕರಿಗೆ 
ಅಥವಾ ನೌಕರಿಗಳಿಗೆ ಲಗುವಾಗಬೇಕಾದ. ವೆಂದು. ಸರ್ಕಾರಿ ಗೆಜೆಟ್ಟಿನಲಿ 
* ಸರ್ಕಾರದವರು ವಿನಾಯಿಸ:ಹುದು (ಗ್ರಾಮಾಕ- ಇ). 
ಲಗಾವಾಗು ಎ ಸರಿಹೊಂದು ; ಹೊಂದಿಕೆಯಾಗು : ಸತೆಗೂ 
ಕೂಡ ಅದೇ ಪ್ರತ್ಕುತ್ತರ ಲಗುವಾಗದಿದಿ ್ರೀತೇ ? (ಯೋ. 30): 
[4 ಹಿಂ. ಮರಾ, ಲಗಾವ್‌] 
ಲಗಿಮ (ನಾ). ೧. ಅಲ್ಲತ; ಲಘುತ್ವ. ೨. ಅಲ್ಪನಾದವನು ; ಹೀನ : 


'ಳುತಿಬಂತಾಯ್ತು (ಶೂಮತ. ಇ, 


ಸುಗುಣಿ ಗುಣಗಳನೆಣಿಸಿ ಸಂತೋಷಗೊಳುವಂತೆ ಲಗಿಮನರಿವನೆ| 
(conn: 9-09-೬), [ಆ ಸಂ. ಲಿಮ್‌) 

ಲಗಿಸು (ಕ್ರಿ). ಯೋಚಿಸು ; ಸಿದ್ಧಪಡಿಸು (?) : 'ಕಾಳಗಾವುಣ್ಣನ 
ತಮ್ಮ ಲೈಕರಾಯನಂ ಕರಿದು ನಿಷ್ನು ವರ್ದ್ಧನ ಹೊಯ್ಲಳದೇವಂ 


ಮುಂಗೊಳುವಾಯದ ಉಳಗಕ ಲಗಿಸಿ ಬೊಬೇಳಿ ಲೆಂಕರಾಯಂ ಮಾಡಿದ 

ಪರಾಕ್ರಮೋನ್ನತಿ (ಎತ. ೫7 deoads, ೨೦೨-೬: 1238). 
[p ಇದು 'ಲಾಗಿಸು' ಎಂಬುದರ ಅಪಲಿಖತವಿರಬಹುದು] 

ಲಗ್ಮು. "ಲಗೂ (ನಾ):*೧. ಹಗುರ; ಭಾರವಿಲ್ಲದುದು : “ಲಗು-ಲಘು-. 


ಶೀಘ್ರ, . ಹಗುರ” (46 ಕೋ. ೩6). 'ಲಗುಗೆಯ್‌' ಪರಾ, ೨. ಸರಳ 
ವಾದುದು; ಸುಲಭದಾದದು : ಲಗುವಿಂ ಪಾಡಲುಮಾಯ್ದು 
ನಾಳ್ನುಡಿಗಳಂ ಲಾಲಿತೃಬಿರಿ , ,. ಆಗಿಸುವನೊರ್ವಂ ಕಬ್ಬಿಗ 
(6ರ. ೩5-9), ಹ. ಅವಸರ; ತ್ವರೆ. ೪, Beis ಎಕೆ ; 


ಆರೋಗ್ಯ ಸುಧಾರಿಸುವಿಕೆ : (9). “ಲಗ್ಮೂ : "ಲಗೂನೆ" 'ಪರಾ. 
ಅಗುಬೆಗಿ .ಆ ಸರಳತೆ ಮತ್ತು ಬಿಗುಮಾನ ಕುರಿ : ಮೊದ 
ಲನೆಯ ಪತ್ರವು ನಮ್ಮ ಲಗುಬಿಗಿಯನ್ನು ನೋಡುವ ಪತ್ತ ಡು. ೦೯೪)- 
ಲಗುಬಿಗು ಎ ಲಗುಬಿಗಿ ; ಮೊದಲು ಲಗುಬಿಗು ನೋಡಿಕೊಂಡು 
ಆಮೇಲೆ ಕೆಲಸ ಮಾಡಬೇಕು (9). ಲಗೆಮಾಡು - ಅವಸರ ಪಡು; 
ತ್ವರೆಮಾಡು : ಒಲ್ಲೆ ನಾ ಭಾವಣ್ಣ, ಸಣ್ಣವನಿದ್ದು ನೀ ಲಗುಮೂಡಿದೆ 
(mam. 83-33). [ಸಂ ಲಘು] 
ಲಗ್ಕು, ಲಗ್ಮೂ (ಅ). ಬೇಗನೆ: ಶೀಘ್ರ ಸುವಾಗಿ : 
ವದ ರೆ ಹಳಸಿ, ಹದಗೆಓ 
ಒಂದಿನಿತು ಲಗು ನಡಿ (ತರು. ೩೨). 
ಎಷ್ಟು ಲಗೂ ಬಂದ್ರಿ (ಬಾತು. ೦೫) ; 
ನಿನಗೂ ಹಿತ (100: ೩೦). 


ಆದಷ್ಟು ಲಗೂ ಬಃ 

'ಓಖುದು (63ರ: ೧೦೭); 
ಲಗ್ಮೂ ;: ಏನು ಗೌಡ್ರ. 
ಆದಷ್ಟು ಲಗೂ ತಿಳಸೋದು 


ಸ. ಹಾಳಾಗಿ ಹೋ 


ಲಗುಲಗು, ಲಗೊಲಗೂ (ದ್ವಿರುಕ್ತಿ) : ನೊರಾಎಂಟು ಸಾರೆ . , 
ಎಂದೆನ್ನ: ಬೇಕು. ಬಹಳ ಲಗುಲಗು (೫.8೬9. ೨೭) ; ಹೋಗರಿ . 
ಅಗೂಲಗೂ ಮಾಡಿಕೊಂಡು ಬರ್ರಿ: (6608, 8೬)... [ಇ ಲಗು | 


ಲಗುಗೆಯ್‌ (ಕ್ರಿ) (ಆಲಂ) ಹಗುರವಾಗಿ ಭಾವಿಸು; ಕಡೆಗಣಿಸು ; 


ಉಪೇಕ್ಷಿಸು : ಲಗುಗೆಯ್ಶುದೆನ್ನ ಬಿನ್ನಪವ ಲಾಲಿಪುದೆಂದು ಸುಗುಣಂಗೆ 
ಬನ್ನೆಯಿಸಿದಳು [COT [ಲಗ್ಮು 4 ಕೆಯ] 

ಲಗುಢ, ' ಲಗಡು 'ನೋ, 

ಲಗುಡ, (ನಾ). ದೊಣ್ಣೆ ; ಬಡಿಗೆ ; = ಮೊಣ್ಣೆ” 
(ತರ್ಯಕೋ- ೩4) ; ನೇವ ಮಾನವರೆಚ್ಚರಿಕೆ 


ಹಡ (ಕೋಲು)ದಿಂದ 
ಬತ್ತಲಾಯಿತು (ತಾತಣ- ೧ ಮುನ್ನು). 

xc.) 
ಲಗುಡತಾಡನೆ (ನೊ). ಬೊಗ್ಗೆಯ 


(ಬ್ರಹ್ಮತೇ, 330) ; ಬೆ 


ಭೂಮಿಯಲ್ಲಿ ಹಳ್ಳ ಕುತ್ತಿ ಉಳನ್ನು 


ಲಗೋರಿ 


*ರಂಬಲಿಯಂ ಪ್ರತಿದಿನಂ ಕುಡುವುದದು ಹೆಚ್ಚು 
ಇಡನೆಯಂ ಷಣಾಳ್ಳೆ ನೆಂದು ನಿಯಮಿಸೆ 


'ಮೆಯಾಗೆ ಲಗುಡತ: ಗಡಸು 
೪೨), [ಸಂ, ಲಗುಡತಾಡನ] 
ಲಗುಡಪಾತ (ನಾ). ಎ ಲಗುಡತಾಡನೆ ; ನಾಲ್ಕನೆಯೊಳ್‌ ನಿಧನಂ 
[ ಮನುಜಂಗೆ ಲಗುಡವಾತದಿನಕ್ಕು 9 (nu. FS [ಸಂ.] 


ಲಗುಡಿ " ಲಗಡ್ಮ ' ನೋ. 

ಲಗುಡಿಗ (ನಾ). ಕೋಲುಕಾರ ; ವೇತ್ರಧರ ಃ ಒನ್ನು ಫೊ ಲಗುಡಿ 
ಭಾಯಿಪಯ್ಯ ಲಗುಡಿಗರ ಧಮ್ಮ! [ಮಾಗಿ ತಮ್ಮ ತೆಜೆಯಂ ಬಿಟ್ಟ ನರ 
ಸಿಂಘಯ್ಯನ ಮಗ ಸೋಮನಾಥಯ್ಯ ನು (393%. 7-1, 00-0೪ ; 2060), 
ಲಗುಡಿ («. ಲಗಡ್ಕ) 4 -- ಗೃ) 

ಮಲ್ಲಯುದ್ಧದ ಒಂದು ಪಟ್ಟು: ಪಾಯಕರ ದಂಡೆಯಲ್ಲಿ 

ಲಾಯಿಯೊಳಗೆ ನವಾಯಿ ಬಿನ್ನುಣದಲ್ಲಿ .. , ಆಯತವನ 

ಮಲ್ಲನ (15. ಟು. 0-6೩), " ಲಗಡ್ಕ ' ಪರಾ. 
[ಸಂ. ಲಗುಡ] 

೧. ಮದುವೆ : "ಲಗುನಮೆನೆ ಲಗ್ನಮಕ್ಕುಂ" 
(ಕರರ: ೪೮) ; ಸದ ಕೈಯಲ್ಲಿ ಓಲೆ ಕಂಠವ ಕೊಟ ್ಪಿರೆ ಲಗುನವಿಗುನವ 
ಬರೆಯಿತ್ತು ನೋಡಾ (6ರ49 ೯-೬೬) ; ಲಗ್ನ ೨ ಅಗುನ, ಲಕ್ಷ್ಮಣ 
ಲಕುಮಣ (46ರ. ೨೫ ತ್ರಯೋ), ೨. ಶುಭನುಹೂರ್ತ : ದಶರಥ 
ಜನಪನಲ್ಲಿ ಪಯಣ ಲಗುನದೊಳನುವಿನಿಂ ಪೊರಮಟ್ಟನುರೆ ಸಾಕೇತಪುರಿಗಾಗಿ 
ಬಾ 9-8-0). ಲಗ್ರೃ ವ ಕೊಂಡುದಿಲ್ಲ ಜ್ಞ ೫. ಲಗ್ಗ ವಿಲ್ಲ 

ವಿಲಗ್ಗವಿಲ್ಲ (ಸರ, ೪. ಲೆ. ೩. ಸಂಬಂಧ; ಸಂಪರ್ಕ: ಯ 
ಹೊಂನು ಭತ್ತವಲ್ಲದೆ ಮತ್ತಾವ ಸೀಮೆ ಸಿದಾ ಕಯದ ek ಭತ್ತದ 
ಲಗ್ಗ ವಿಲ್ಲ (43: 2೫-11, ೪೦-೨೨ ; 1468) ; ಮಾಯೆಯ ಲಗ್ಗವನು 
ಪರಿಹರಿಸಿದೆನು. ಸುಖಿಯಾದೆ ನಾನು (ಒರಾಗ, 90-8೭-4೬) ; ಶರಣರ 
ದ್ವಿತಯಾಕ್ಷರದ ಲಗ್ಗೆ ವನಾಂತ ಚರಣಾನ್ಹಿತ ಕೃಷ್ಣ ಜಯತು (ರೂಪಕ. 
90-06), [ಆ ಸಂ. ಲಗ್ನ) 

ಲಗುನಿ (ನು)- ಅನುರಕ್ತೆ ; ಜಗವಂದ್ಯಗೆ ಬೇಟವ ಮಾಡಿದೆ... ಗಗನ 
ಗಿರಿಯ ಮೇಲಿರ್ದಜನೆಂದಜೆ ಲಗುನಿಯಾಗಿ ನಾನಆಸುತ ಬಂದೆನು ಅಫಹರ 
ಕರುಣಿಸು ನಿಮಗಾನೊಲಿದೆನೆ (ನುಡಾರೇ, ೩ ೯೬-3). 

[ಲಗುನ 4 ಇ] 

ಲಗುಬಗೆ (ನಾ). ಅವಸರ ; ಆತುರ ; ತ್ವರೆ: ಎಂಥ ಲಗುಬಗೆಯಿಂದ 
ಕಣ್ಮರೆ ಸಂದೆಯೋ (ಕುಣ. -3) ; “ಗುಟಗೆಯಿಂದ ಊಟ ತೀರಿಸಿ 
ಕೋಡು ಕೋಟು ಟೊಪ್ಪಿಗೆ ಹಾಕೊಂಡು ಹೊರಟೆ (emg: «()- 

[ಲಗ್ಳು .. ಬಗ್ಗೆ./ತುಳು. ಲಗಬಗ./ಮರಾ, ಲಗ್‌ಬಗ್‌] 
ಲಗುಬದರಿ (ನಂ)- ಒಂದು ಬಗೆಯ ಸಸ್ಯ: “ಮಧುರ; - ಬಿಳಿಯವರೆ, 
ಲಗುಬದರಿ. ಕೆಂಗಬ್ಬು” [ಇ ಸಂ. ಲಘುಬದರೀ] 

ಲಗೂ, `ಲಗ್ಳು ' ನೋ. 

ಲಗೂ 'ಲಗ್ಕು ' ನೋ. 

ಲಗೂನೆ (ಅ). ಬೇಗನೆ ; ಶೀಘ್ರವಾಗಿ ; ತಟ್ಟನೆ; ಬಸ್ಸು ಬೇಗ ಸಿಕ್ಕಿತು. 
ಹಾಗಾಗಿ ಲಗೂನೆ ಬರುವುದಕ್ಕಾಯ್ತು (ಶರೃಸ, ೨೬೪);, ಬಡವರ ಮದುವೆ 
ಲಗೂನೆ ಹೊಂಗೆ ಆದೀತು ಹೇಳು? (£8, 

[ಲಗ್ಮೂ (ಇ ಲಗ್ಗು) 4. - ಅನೈ] 

ಲಗೋರಿ (ನಾ). ಒಂದು ಬಗೆಯ ಲಗ್ಗೆ ಚೆಂಡಾಟ : ಓಣಿಯ 
ಹುಡುಗರು ಆಟದ ಬಯವಿನಲ್ಲಿ ಕೂಡಿದರು. ಲಗೋರಿಆಟ ಆಡಲು, 
ನಿಶ್ಚಯಿಸಸಿದೆರು (ತಥ. ೫೨೨೭)..." ಲಗ್ಗೆ ' ಪರಾ. 

[ -- ಮರಾ. ಲಗೋರೀ] 


1 

ಲಗುಡೆ (ನಾ). 
ಲಗುಡೆಯ 

ಅ್‌ದಿಹನೆ 


(ನಾ. 


ಮಃ 


(ಓ೩೦- ೦೦9). 


48 
30). 


ಲಗ್ಗ, « ಲಗುನ 'ನೋ- 
ಲಗ್ಗ್ಯ ' ಲಗ್ಗೆ ' ನೋ. 
ಲಗ್ಗಿಕ, ಲಗ್ಗಿಗೆ (ನಾ): ಲಗ್ನವನ್ನು. ಹೇಳುವವನು ; ಜ್ಯೋತಿಷಿ ;| 
ನೈಮಿತ್ತಿಕ : “ಲಗ್ಗಿಕರ೯ ಲಾಗ್ನಿ ಕರ್ಕಳ”. (ಕರ್ತಾಶಿ- ೪೭). ; ನತ್ವಕ್ಕೆ 
ಗತ್ವಂ-ಅಗ್ನಿ-ಅಗ್ಗಿ ; ಲಾಗ್ನಿಕ-ಲಗ್ಗಿಕ, ಲಗ್ಗಿಗೆ (ತರುದ- 3೩೬ ಶ್ರಯೋ).| 
ಅಗ್ನಿಗೆ: ಅರಯ್ಯುತ ಲಗ್ಗಿಗರುಸಿರಲು ಕೇಳುತ್ತ ವ1ಲಾಗೆ (85. | 
೨-4೦) ; ಲಾಗ್ನಿರ-ಲಗ್ಗಿ ಗ (ತಕ್ಕಾನು- ೧೬೦ ತ್ರಯೋ). [ ಎಸೆ. ಲಾಗ್ನಿಕ] 
ಲಗ್ಗಿಗ ` ಲಗ್ಗಿಕ ' ನೋ. 
ಲಗ್ಗಿಸು (ಕ್ರಿ) ಮುತ್ತಿಗೆ ಹಾಕು; ಆಕ್ರಮಣ ಮಾಡು : ಸುರಕುಲಂ 
. ನಡೆತಂದು ಪರಿದು ನೆರೆದು ಮುಂಗುಡಿಗೆದಜ* ಸಂಗಿರಭೂಮಿ | 
ಯೊಳೊಡ್ಡಿ  ನಿಂದೆಡ್ಡಮಾಗಿ ಲಗ್ಗಿಸಿ ಮೊಗ್ಗರಿಸುತ್ತೊಗ್ಗುಗೆಡದೆ| 
ನಡೆಗೋಂಟೆಯಂತೆ ನೆಲೆವೆರ್ಚಿ ನಿಂದು (೧0ಕ- ೬-೩೩ ನ). 
ಲಗ್ಗೆ 4 ಎ ಇಸ್ಕು] 
ಲಗ್ಗೆ, ಅಗ್ಗ ಲೆಗ್ಗೆ (ನಾ). ೧- ಮುತ್ತಿಗೆ: ದಾಳಿ; ಆಕ್ರಮಣ: 
“ ಲಗ್ಗೆಯ ದುಳಿಯೆನಿಕ್ಕುಂ ” (ಉರ: ೧ಬ; ಮೆಯ್ಯತ್ತಿ ಲಗ್ಗೆಯಂ 
ಮುಬ್ಬುಳ್ಗಳಂ ದುರ್ಗದವರ್ಗಳ* ನುರ್ಗುಮಾಡೆ ನಾಡೆಯಂ ಸಿಗ್ಗಾಗಿ | 
ಲಗ್ಗೆಯಂ ತೆಗೆಸಿ (ತರ್ಕೃಥ- ೬-೨೪೦ 6); ಮೊದಲ ಲಗ್ಗೆಗೆ ಮೂಲ 
ಸಾವಿರತೇರು ನೆಗ್ಗಿದವೊಂದುನಿವಿ:ಷದಲಿ (ಕುಠ್ಶಾಂ- ೪-೪); ತುಡುಕಿ 
ಲಗ್ಗೆಯನೇಜಕೆಂದು ವಜೀರರ್ಗೆ ಕಡುಗಲಿ ಖಾನ ಬೆಸಸಿದ (ಕಂಠಂ: ಊ-೪3). 
೨. ಕೋಲಾಹಲ; ಗದ್ದಲ ; ಗಲಭೆ : ಲಗ್ಗೆಯ ರವವ ನಿಲಸಿದನುಳ 
ಘನಗಂಭೀರನಾದದಲಿ (ಕುಕ್ಮಾರ್ರೋ - ೦೬-೩); ಲಗ್ಗೆ ಮಸಗಿತು ಕೂಡೆ ರಕ್ಕಸ! 
ಮೊಗ್ಗರದ ಮುಂಬಿನಲಿ (ಕೊರ. ೬-30-80). ೩. ಆರ್ಭಟ; ನೊರೆ| 
ಬುದುಬೂದವನೊಡೆಗಲಸಿ ಕದಡಿ ಕಂಗಳವಟ್ಟ ಲಹರಿಗಳ ಲಗ್ಗೆ ಯಿಂದೆಸಿವ 
ನದಿಯೊಪ್ಪವನದೇವೊಗಳ್ಳೆ ನು (೫4೫- ೧೦-೨೪): ೪. (ಆಕ್ರಮಣದ 
ಸಮಯದಲ್ಲಿ ಬಾರಿಸುವ) ಹಲವು ವಾದ್ಯಗಳ ಮೇಳ : “ ಮೊಟಗೆ 
ಟಹುವಾದ್ಯಮದು ಲಗ್ಗೆಯಕ್ಕುಂ ನ (ಬೂಗಣ. ೪8-30); ತಂಬಟದ 
ಸೊಳಿನ ಲಗ್ಗೆ ಯೆಡೆವಿಡದೆ ಟೀಜ'ದವು (೫4೧: ೩-೦೯); ಉಲಿವ ಕೈವಾರಿ 
ಗಳ ಲಗ್ಗೆಯ ಬಲಿವೆ ತಂಬಟಕೋಟಿಗಳ . .. ಅಬ್ಬರಣೆ ಮಿಗೆ ಕೈಕೊಂಡ 
ರತಿಬಳರು (ಕರ್ಮಿ. ೪-೪೪); ಶಿತ್ತಿರಿಯ ತಂಬಟದ ಲಗ್ಗೆಯ ಇಳಾ) 
ಭಾರಿಯ ಘೋರಘೋಷದಲಿ (8460: ೩-೬-೭); ಹೆಗ್ಗಡಲ ತೆರೆಯಂತೆ 
ಮೊಳಗುವ ಲಗ್ಗೆ ಗಳಲೋರಂತೆ ಸುಭಟರ . . . ಸಿಂಹನಾದದಲ್ಲಿ (ಗ. 
೫. ಮನ್ಲಯುದ್ಧದ ಒಂದು ಪಟ್ಟು,--ವರಸೆ ; 
ಉಬ್ಬಸಮಾದ ತೋರಹತ್ತಕ್ಕೆ ತಗುಳ್ಳು ಪತ್ತಿಸುವ 'ಮಾಸೆಸಗೋಳಮೆನಿಪ್ಪ 
ಡೊಕ್ಕರಕ್ಕಿಕ್ಕಿದ ವಜ್ರಲೇಪಮೆನೆ ಪತ್ತುವ ಲಗ್ಗೆಗೆ ಮಾರಿಯೊಳ್‌ 
ಮೊಗಂಬೊಕ್ಕವೊಲಾಗೆ ಬೆರ್ಚಿದನವಂ ಕುವರಂಗೆನಸುಂ ನಿಯುದ್ಧದೊಳ್‌ 
)- ೬. ಚೆಂಜಾಟದಲ್ಲಿ ಚೆಂಡನ್ನು ಎಸೆಯಲು ಇಟ್ಟಿರುವ 
ವಿರಹಿಜನದೆರ್ದೆಯ ಲಗ್ಗೆ ಯನಿಡುವ ಮನಸಿಜನ ಕರದ 
ವಖೌಕ್ತಿಕದ ಸೆಂಡೋ (ರ್ಮ ೦-೩೪) ; ವರಪೂಜೆಯನಾಂತು ಮೆಜಕಿವ 
ಮುತ್ತಿನ ಚೆಂಡು ಬರಬೇಕದು ಲಗ್ಗೆ: 
ಗುಂಡಾದ ಮುತ್ತಿನ ಚೆಂಡು ಉದಯಗಿರಿಯೆಂಬ ಲಗ್ಗೆಯಂ ತಾಗಿ ಪುಟ 


is 


ವಃ 


೧೦-೩೨-16). ಮಂ 


ಡೆಗೆ (ಕುರಾಸಾಂ- ೩೦-೩); | 
'4 
ಹಾರಿಯದುರೇರಿ ಒರುವುದೊಯೆಂಬಂತೆ (83ಗ60- ೦೩-೦೬)- ೭. ಪೇರಿಸಿ 
ಇಟ್ಟುದು ; ರಾಶಿ: ಸಣ್ಣಸೇವಗೆಯ ಮದೆ .-. . ದೋಸೆಯ ಲಗ್ಗೆ 
ಬೆಲ್ಲಗಾರಿಗೆಯ (ತಮ್ಮುಳೌಿ: ೬-೨೭). ೮. ಒಂದು ಬಗೆಯ 
ಚೆಂಡಾಟ ; ಲಗೋರಿ: ಬೊಗರಿ //ದುಗು ಸಡುಗುಡು ಲಗ್ಗೆ ಹಿಡಿಗವಡೆ. 
ಮೊದಲಾದ ಆಟಪಾಟಗಳು ಪ್ರಸಿದ್ಧ ಮಗಿದ್ದುಪ (ತಂತುಂತ- ೧83). ೯. 
ಮುಂದುವ 


ಗುಂಪು; ಸಮೂಹ: ದಿನ ತನ್ನ ಮಂತ್ರಿಯ ಮುಂದುಮಾಡೆಲ್ಲರ 


ಬಣಬೆ 


4 


ಲಗ್ಗೆ ದಂಬಟ 


ಬಂದ ಫೆಂಗಳಿಗೆ ಖೇಚರಮಂತ್ರಿಗುಚಿ*ವಿತ್ತೊಂದೆ ಲಗ್ಗೆಯೊಳು 

> (224, ೬-೦೨೩), "ಲಾಗ್ಗೆ' ವರಾ: ಲಗ್ಗ್ಯ : ೫. 
ಕಳಂಯೊಕ್ಕು . . - ನಾಲ್ಕುಂ ಸ್ಥಾನದೊಳಂ ಮೂಜ: ಲಗ್ಗದೊಳು ಐದೆಂ 
ದೊಕ್ಕರದೊಳಂ ಎಗ್ಟತ್ತುನಾಲ್ಕು ಬಿನ್ನಣದೊಳಂ ಪಲತೆಜದ ಪಾತಂಗಳೊಳಂ 
ನೆರೆದು (ತಂಪ್ರ ಭು: 8-೬೬ ೪). ಲೆಗ್ಗೆ : ೧. ತೊಡಗಿದರೊಂದು ಲೆಗ್ಗೆಗೆ 
ವಿಶೇಷವಿರೋಧ ನಿರೋಧಗಾಢದಿಂ (ಕಟ್ಮಕ. ೩-೪0); ಗಿರಿದುರ್ಗದಿಂದೆ 
ಲೆಗ್ಗೆಯೊಳರಿವರ್ಗಮನಿಲ” ಪಲೆಳಸಿ ದಿವೃಮೆನಿಪ್ಪಾ ಗಿರಿದುರ್ಗವ:ನೇಟ್‌ಸಿದಂ 
ನರಪತಿಯಪ್ರತಿಮವೀರಚಿಕದೇವೇಂದ್ರೆಂ (ಕೃತಿ: ೪8-4). ೧೦. ಜಗಳ : 
ಕದನ. 

ಲಗ್ಗೆನುಗ್ಗು -ಮುತ್ತಿಗೆ ಹಾಕು ; ಆಕ್ರಮಣ ಮಾಡು : ಮಾಗಿಯ 
ಮಂಜು ಲಂಕೆಯಂ ಸುತ್ತಿದುದು ಮುತ್ತಿದುದು» ಲಗ್ಗೆ ನುಗ್ಗೊಳಹೊಕ್ಕು 
ನುಂಗಿದುದಖಿಲದೃಗ್ವಿಷಯಮಂ (3 aca. 9೭೪-032). ಲಗ್ಗೆ ಬೀಳು 
¢ ನುಗ್ಗು ನ ಲಗ್ಗೆ ಬಿದ್ದ ಕೋಟೆಯ ಒಳೆಗಿನ ಜನರಿಗೂ - ಹೊರಗಿನ 
ವರನ್ನು ತೊಂದರೆಗೀಡುಮಾಡುವುದಕ್ಕೆ ಅನೇಕ ತರದ ಸಾಧನ_ ಸಲಕರಣೆ 
ಗಳಿರುವುವು (48ರ, ೨). ಲಗ್ಗೆಮಾಡು ಎಲಗ್ಗೈನುಗ್ಗು : ಲಗ್ಗೆಮಾಡಿದ 
ಸುತಶತಗಳೊಳೊಗ್ಗೊಡೆಯಡೆ ತಮತಮಗೆ ಉಗ್ರದೊಳೆಸು 
ತೊಡವರಲು ವಿಭೀಷಣ ಭಾರ್ಗವನಂಶಿದಿರಾಗಿ (e08s: ೬-೧೭೩). 
ಲಗ್ಗೆ ಯಾಟ --ಲಗ್ಗ ಚೆಂಡಿನ ಆಟ: ಕುಮಾರರಾಮನೂ ಆತನ ಸಂಗಡಿಗರೂ 
ಲಗ್ಗೆ ಯಾಟವನ್ನು ಆಡುತ್ತಿರುವರೆಂದು ತಿಳಿಸಿದಳು (ಕುರಿ, ೦೦೧). 
ಲಗ್ಗೆಯಿಕ್ಕು- ಲಗ್ಗೆ ನುಗ್ಗು : ಕೋಟಿಗೆ ಲಗ್ಗೆಯಿಕ್ಕಿದರು (ಕರ್ಣಃ: ೦೪೨) 
ಲಗ್ಗೈಯೇರು ಲಗ್ಗೆನುಗ್ಗು ಎರಡು ಕಡೆಯಲ್ಲಿಯೂ ಲಗ್ಗೆಯೇರಿ 
ಬರುತಲರುವ ಆ ಶತ್ರುಜನಗಳು ಅಡಿಯಿಡದಂತೆ . . , ಮಾಡಿಡರು 
(ಅುಖನಂ. 3, ೬೪); ಆತನ ವಡೆ ಲಗ್ಗೆಯೇರಲು ತೊಡಗಿತ್ತು 
(ಕನಾ. ೬): ಲಗ್ಗೆಹತ್ತು, ಲೆಗ್ಗೆ ಹತ್ತು ಇ ೧. ಲಗ್ಗೆನು; 


ವರುಣನ 


ಗ 
ರಂಗಪಟ್ಟಣಕ್ಕೆ ಲಗ್ಗೆ ಹತ್ತುತಿದಾರೆಂಬ ವರ್ತಮಾನ ತಿಳಿಯಿತು. 
(ಐ. ೩); ಶೌರ್ಯದಿಂದ ಕಾದಿದರೂ ಶತ್ರುಗಳು ಲಗ್ಗೆ 
ಹತ್ತುಪುದನ್ನು ನಿಲ್ಲಿಸಲಾಗದೆ "ಹೋಯಿತು (೬64. ೪), ಶಿ. ಜಗಳ 
ಪುಂಟಾಸು ; ವಿರೋಧವುಂಟಾಗು : ರೂಪಚಂದನಿಗೂ 


ದಯಾವತಿಗೂ ಲೆಗ್ಗೈ ಹತ್ತಿರುವುದು  ಗಜೇಂದ್ರಸಿಂಹಾಗೆ ಗೊತ್ತಾಗಿತ್ತು 
(1am ous) ಲಗ್ಗೆ ಹಾಕು -ಲಗ್ಗೆನುಗ್ಗು : ತರೀಕೆರೆ ದಂಡು 
ಬಂದು ರಂಗ ಪಟ್ಟಣಕ್ಕೆ ಲಗ್ಗೆ ಹಾಕಿದ್ದು (3ಕ್ರಶಕಿ. 111: ಕತು೫ಂರ ೦). ಲಗ್ಗೆ 
| ಹೂಡು-ಎಲಗ್ಗೆ ನುಗ್ಗು: ಇವನು ಪಡಸಾಲೆಯಲ್ಲಿ ಕುಳಿತಾಗ ಸ್ವ್ರೀಸೈನ್ಯವು 
ಬಾಗಿಲ ಬಳಿ ಲಗ್ಗೆಹೂಡಿ . , . ಸನ್ನೆ ಮಾಡುತ್ತಿದ್ದರು (ಗಂಢತಿಯಿ- 68)- 


[ಆ ಸಂ. ಲಂಫನ] 
ಲಗ್ಗೆಗೆಯ್‌ (ಕ್ರಿ). ಮುತ್ತು; ದಾಳಿಮಾಡು ; ಲಗ್ಗೆಯಿಕ್ಕು : 
ತುರಗಾಧಿರೊಢರ* ಉತ್ಪಾತಾಸಿಚ್ಛುರಿತಭುಜಪರಿಘರೊಂದೊರ್ವರ 
|. ಸೆಣಸಿಂ ಲಗ್ಗೆಗೆಯ್ನು ಪಾಯಿಸೆ ಜವದಿಂ (೫ ೪-08) : ಆಟ್‌ಯೊಡ 
| ಅಂಬ ಮಣ್ಣ ಮಜಕಿಗೋಟೆಯೊಳಿಂದ್ರಿಯದು.ಪರಿಗ್ರಹಂಗಳನೊಳ 


1. ಕೊಂಡು ಜೀವನಿಲಲಾರ್ತಪ ನಾಳೆಯೆ ಲಗ್ಗೆಗೆಯ್ನು ತೊತ್ತಟಿದುಬ್‌ದಿಪ್ತನು 

| ದ್ವವೆರಿಯಿಂ ಜವಂ (ಸಮು. ೧೫-೯9). [ಲಗ್ಗೆ *ಕೆಯ್‌] 

[ಲಗ್ಗೆ ಚಂಡು ` ಲಗ್ಗೆ ಸೆಂಡು ' ನೋ. 

ಲಗ್ಗೆ ಚೆಂಡು "ಲಗ್ಗೆ ಸೆಂಡು ' ನೋ. 

ಲಗ್ಗೆ ದ್ಯಂಬಟ (ನಾ). ಆಕ್ರಮಣದ ಸಮಯದಲ್ಲಿ ಬಾರಿಸುವ ತಮಟೆ 
ಗಳ ಸಮೂಹ : ಇಕ್ಕೆಲದ ರಾವುತರೆ ತೇರಿನ ತೆಕ್ಕೆಗಳ ಗ 
ಕಾಲಾಳಕ್ಕೆಜದ ನಿಸ್ಲಾಳೆಸೂಳಿನ ಲಗ್ಗೆ ದಂಬಟದ(ಕುಣ್ಠಾಕ 6-25); ಸಂತವಿಸಿತಾ 
ಸೇನೆ ಕುರುಬಲ ಕಂತುಹರನುದ್ಯೋಗವಾಗೆ ನಿರಂತರದ 


| 


| ಜಘಟಿದ 


ಜಘಟಿಯ 


ನಿಸ್ಸಾಳಸೂಳಿನ 


ಲಗ್ಗೆಜೋಜು 
ಗಿ 


ಲಗ್ಗೆದಂಬಟದ (ಕುಠ್ಕಾಕ. ೨೦-೦೪) - 'ಲಗ್ಗೆವಟ್‌' ಪರಾ. 
[ಲಗ್ಗೆ + ತಂಬಟ ] 
ಲಗ್ಗೆ ದೋಣು (ಕ್ರಿ): ಗದ್ದಲ ಹೆಚ್ಚು; ಗಲಭೆಯಾಗು ; ಅಚ್ಚಂ ಕೊಂಡು 
ಕವಡೆಯಂ. ತೂಗಿಯನಿತ್ತೆಂದುಲಕ ಕೈಚಳಕಂ ಮಿಗೆ ಚೆಂದಮೆನಲ್‌ 
ಲಗ್ಗೆ ದೋಲಲಾಡುತ್ತಿರ್ದರ (ದಕಕು- 6-೩6). [ ಲಗ್ಗೆ 4 ತೋಜು ] 
ಲಗ್ಗೆ ಮಣೆ (ನಾ). ೧. ಚೆಂಡನ್ನು ಎಸೆಯುವ ಗುರಿಹಲಗೆ : ಲಗ್ಗೆ ಮಣೆ 
ಚೆಂಡು ತರಲು ಹೊರಟಿದ್ದ ವನು , . , ನೆಯೊಳಗೆ ಓಡಿದನು. 
(ಖು. ೨). ೨. ಗುರಿಹಲಗೆಗೆ ಚೆಂಡನ್ನು ಎಸೆಯುವ ಆಟ ; 
ಬನ್ರೋ ಲಗ್ಗೆಮಣೆ ಆಡಾನ (ಕುಂಕು. ೨೦). [ ಲಗ್ಗೆ 4 ಮಣೆ] 
ಲಗ್ಗೆ ಪರಿಗೆ (ನಾ). (ದಾಳಿಗೆ ನುಗ್ಗುವಾಗ) ಆತ್ಮರಕ್ಷಣೆಗಾಗಿ ಬಳಸುವ 
ಗುರಾಣಿ,-ಢಾಲು :  ತೆಕ್ಕೆವರಿಗೆ ಲಗ್ಗೆ ವರಿಗೆಯಿಂದೆಯ್ತಂದೆಕ್ಕೆಕ್ಕೆಯಿಂ 
ಐಟುಭಟರು ಹೊಕ್ಕು ಹೊಯ್ದಾಡಿ (ಕುಣ೫. 
[ಲಗ್ಗೆ 4 ಪರಿಗೆ] 
ಲಗ್ಗೆ ವಲ್ಲ (ನಾ). ಎ ಲಗ್ಗೈಮಣೆ ೧: ಬಳಿಕುಡುವ ಚೆಂಡು ಲಗ್ಗೆ ವಲ್ಲೆಗಳ 
ತಂದಿಳುಪಲೂಳಿಗದ ಬೊಳಿಕರೆ (೫೧೫. ೩ಂಡ). 
[ಲಗ್ಗೆ 4 ಪಲ್ಲ] 
ಲಗ್ಗೆ ವಿ (ನಾ). ಎ ಲಗ್ಗೆ ದಂಬಟ :  ಅನೇಕದುರ್ಗಸಾಧನವರಿಕರಂ 
ಗಳ್ನೆರಸು ನಡೆದು ಭೋರ್ಗರೆವ ಲಗ್ಗೆ ವಟ್‌ಗಳ್‌ ಮೊಲಗೆ ಸುತ್ತಿ ಮುತ್ತಿ 
(870. 2-8೬ 2); ಲಗ್ಗೆ ವಲಿಗಳಿಗಮಮ ಮೌನದ ಸುಗ್ಗಿಯಾಯಿತು. 
ಲಗ್ಗೆ ವಟಿ ಮೊಳಗಿದವು ನಿಜಬಲದೊಳು” 
(40m. 0೩-೫೬). [ಲಗ್ಗೆ + ಪಣ ] 
ಲಗ್ಗೆ ಎಡಿ (ಕ್ರಿ). ಮುತ್ತಿಗೆ ಹಾಕು ; ಆಕ್ರಮಣ ಮಾಡು : ಗೊಂಡ 
ದುರ್ಗಕ್ಕೆ ಚೆಸ್ಚರದಿಂ ಮುತ್ತಿ ಪೊದಳ್ಳು ಲಗ್ಗೆ ವಿಡಿದಾತ್ಮು ಧಿನಮಂ ಮಾಡಿ 
(ಕ್ರಮ, ೨-೬೪). [ಲಗ್ಗೆ _. ೭ ) 
ಲಗ್ಗೆಸೂಳು (ನಾ). ಅನೇಕ ವಾದ್ಯಗಳ ಜೋರಾದ ಧ್ವನಿ : ನಡುಗಿತ 
ವನಿಯಜಾಂಡಖರ್ಪರವೊಡೆಯಲವನಿಯ ಲಗ್ಗೆ ಸೂಳಿನ ಹೊಡೆಗುಳಿನೊಳಬ್ಬ 
ರಿಸಿದವು ನಿಸ್ಸಾಳಕೋಟಿಗಳು (ಕಣ: ೦೦-4೪). 
[ಲಗ್ಗೆ 4 ಸೂಳ್ಕು ( ಆ ಸೂಳ್ಕ್‌)] 
ಲಗ್ಗೆ ಸೆಂಡು, ಲಗ್ಗೆ ಚಂಡು, ಲಗ್ಗೆ ಚೆಂಡು (ನಾ). . ೧. ಗುರಿಹಲಗೆಗೆ 
ಚೆಂಡನ್ನು ಎಸೆದು ಆಡುವ ಆಟ; ಬಿಡದೆ ಶಿವದ್ರೋಹಿಗಳಂ 
ಪಡಲಿಡುವೊಡೆ. ತಾಳ್ಮೆ ಲಗ್ಗೆ ಸೆಂಡೇಬಿನೆಗಂ ನಿಡುಗಣ್ಣ ಗಾಡಿಕಾರ್ತಿಯ 
ಮಡಮವು ವೃತ್ತತೆಯಿನೊಪ್ಬ ಕಣ್ಕೊಳಿಸಿರ್ಕುಂ" (ede. ೯-೪)- 
ಲಗ್ಗೆಚಂಡು ; ೧. ಲಗ್ಗೆಚಂಡನು ಬುಗುರಿ ಗುಡುಗಾಲಂಕಿ ಘನ 
ಜೂಜಂಗಳಾಡೆ (೫ಾರಂಗ- ೩) ; ಜತಿಜನರ ಕಲ್ಲೆರ್ದೆಯ ಲಗ್ಗೆಗಳನೂ . , . 
ಚೂರ್ಗೈಯದಲ್ಲದೆ ಬಿಡಮೆಬ ಮೂಳ್ಳೆಯಿಂ ಲಗ್ಗೆ ಚಂಡಾಡುತಿರ್ದರು 
ಪಂಥದಿ (ಕರಮೋ. ೦೭-೩೭). ಲಗ್ಗೆ ಚೆಂಡು : ೨. ಗುರಿಹಲಗೆಗೆ ಎಸೆದು 
ನೀವೆಲ್ಲ ಕಣಕ್ಕೆ ಹೋಗ್ರೋ ನಾ ಲಗ್ಗೆ ಚೆಂಡು, 
ಮಣೆ ಹುಡುಕಿ ತರ್ತಿನಿನಿ (ತಂತು. 300): [ ಲಗ್ಗೆ + ಸೆಂಡು] 
ಬಗ್ಗ (ಗು). ೧: ಸೇರಿದ; ಕೂಡಿದ ; ತತ್ಕಮಳಕಾನನಕಂಟಕಲಗ್ನಪಾದ 
ನಾದವೊಲುಡುಗುತ್ತುಮಾತ್ಮಕರಮಂ ರಂ ಪೊರ್ದಿದನಸ್ತಶೈಲಮಂ 
೨. ಅಂಟಿದ ; , ನಾಟಿದ. ೩. ಸಂಬಂಧಿಸಿದ ; 
೦ಡ. ೫.ಬಳಸಿದ; ಉಪಯೋಗಿಸಿದ. 


03-೬೬). 


ಜ್ರ 


(oe ed); 


(eso 1), 
ಹೊಂದಿಕೊಂಡ. ೪. 


ಓ. ಮಂಗಳಕರವಾದ ಶಸ್ತವಾದ. ಹ. ಆಸಕ್ತಿಯುಳ್ಳ; 
ತತ್ವರವಾದ. ೮. ಮುಹೂರ್ತ; ನಿಶ್ಚಿತವಾದ ಕಾಲ ; 
'ಂದುದು (೫೧: 38%). ೯. ಶುಭಕೆಲಸ |4 


ವನ್ನು ಮಾ 
ಗ 


ಎಂಗಳಕರವೆಂದು ಗೊತ್ತುಪಡಿಸುವ ಗಳಿಗೆ; 


೭೬೮೦ ಲಗ್ನಾಹ 


ಶುಭೆಮುಹೂರ್ತ : ಬರಿಸಿ ತದಾತನಮುದುತ್ಕಂತ 
ನೂತನಮುಮಪ್ಪುದೊಂದು ಲಗ್ನಮಂ ಪೇಟ; CO 
3-೩); ಲಗ್ನ ವೆಲ್ಲಿಯದೊ ವಿಫ್ನವೆಲ್ಲಿಯದೊ ಸಂಗಯ್ಯಾ (os. 4೭೦). 
೧೦: ಮದುವೆ; ವಿವಾಹ : ಸುರರ ಸೇನಾಧಿಪ ಶಾನುದರು ಗುಹನಿಗೆ 
ಲಗ್ನವಾಗಿಲ್ಲವಾಹ | (ಇ/ಕಾಶ- 060- ); ನಿಮ್ಮ ಲಗ್ನ ಆಗೇೆದೇನು 
(44: 39). ೧೧. ಮದಿಸಿದ ಆನೆ; ಮದಗಜ: `` ಲಗ್ನಃ, 
ಪ್ರಭಿನ್ನಃ. ಮತ್ತಃ; _ ಈ ೩ ಮದದಾನೆ'' (ಹಂಡು: ೩೬): 
"ಲಗ್ನಂ ಪ್ರಭಿನ್ನಂ ಮತ್ತಮೆನೆ ಮದಗಜಂ' (ತುಂಗಳ, ೪-4). 


೧೨. ರಾಜನನ್ನು ನಿದ್ದೆ ಯಿಂದೆಬ್ಬಿಸುವ ಸ್ತೋತ್ರಪಾಠಕ,- 
ಸ್ವಸ್ತಿವಾಚಕ. ೧, [ಜ್ಯೋತಿ] ಒಂದು ದಿನದ ಹನ್ನೆರಡನೆಯ 
ಒಂದು ಭಾಗ. ೧೪. ಸೂರ್ಯ ಆಥವಾ ಗ್ರಹಗಳ ಉದಯ. 


೧೫. ಸೂರ್ಯನು ಯಾವುದೇ ರಾಶಿಯನ್ನು ಪ್ರೆವೇಶಿಸುವ ಕಾಲ,- 
ಸಮಯ: ಮೇಷವೇ ಮೊದಲಾದ ರಾಶಿಯ ಉದಯ: `'ಪಂವಿಡಿದು 
ಮೇಷಾದಿಗಳು ಲಗ್ಗಮೆನಿಕುಂ" (ಬಂಗ, 30೬) ; “ಯಾವ ಕಾಲದಲ್ಲಿ 
ಯಾವ ರುಶಿ ಉದಿಸುತ್ತೋ ಆಗ ಆದು ಲಗ್ನವಹುದು” (ಸಿರ್ಯಾಂಿ- 4೨). 
ಕನಕನಿರೆ ಲಗ್ನದೊಳ್ಳ ಕ್ಷತತನು (18. ೧೫೯). ೧೬, ಹನ್ನೆರಡು 
ರಾಶಿಗಳ ಆಕೃತಿ, -ಆಕಾರ. 
ಲಗ್ನವಾಗು - ಮದುವೆಯಾಗು ; ವಿವಾಹವಾಗು : 
ವಿದ್ಯಾರ್ಥಿಗಳು ಆಂಗ್ಲ! ಕನ್ನೆಯರನ್ನು ಏಕೆ ಲಗ್ನವಾಗುತ್ತಾರೆ » 
600), [ಸಂ]. 
ಲಗ್ಗಂಬಡೆ (ಕಿ). ಮಗ್ನವಾಗು; ಆಸಕ್ತವಾಗು: ರಾರಾಜಿಪ ಲೋಚನಕ್ಕೆರವ 
ದೊಳು ಕೂರುಗುರ್ಗೇದಗೆಯೆಸಳೊಳು ನೃಪತಿಯ ಚಾರುನಯನಮತಿಲಗ್ನಂ 
ಬಡೆದುವು ಬುಡುಣಿವಟ್‌ಯಂತೆ (86೨1. 4706): [ಲಗ್ನ 4 ಪಡೈ) 
ಲಗ್ನಕ (ನಾ). ಹೊಣೆಗಾರ; ಜಾವಿನಾನಾದವನು 'ಪ್ರತಿಭೂ;, ಲಗ್ನಕಃ- 
ಈ ೨ ಹೊಣ್ಣೆಗಾಲು)” (ಕರಾಯ. ೩೨-೨೨8); **ಲಗ್ನಕ್ಕ, ಪ್ರತಿಭ್ಯೂ- 
೨ ಹೊಣೆಗಾರ. ಜಾಮಿಸಾನ್‌ದಾರ” (೧ 8-೩೦೪). [ಸಂ.] 
ಲಗ್ನಕಾಲ: (ನಾ)- ಶುಭಕಾ! ರ್ಸುಗಳನ್ನು ನೆರವೇರಿಸಲು ಒಳ್ಳೆಯದೆಂದು 
ನಿಶ್ಚಯ ಮಾಡಿದ ಸಮಯ ; ಶುಭಮುಹೂರ್ತ: ಲಗ್ಗಕಾಲಕ್ಕಿ 
ವಿಘ್ನ ಮಾಡಬಾರದು (ಣಂ). [ಸಂ], 
ಲಗ್ನಪತ್ರಿಕೆ (ನಾ). .೧.: ಮದುವೆ, ಮುಂಜಿ ಮುಂತಾದ ಶುಭಕಾರ್ಯ 
ಗಳಿಗೆ ಆಮಂತ್ರಿಸುವ ಪತ್ರ.-ಆಹ್ವಾನಪತ್ರಿಕೆ,- ಕರೆಯೋಲೆ ; 
ನಂಟರಿಗೆಲ್ಲ ಲಗ್ನಪತ್ರಿಕೆಗಳನ್ನ್ನು ಕಳುಹಸಿಬಿಡಿ (44. ೪೯); ಕವರು ಬಿಚ್ಚಿ 
ನೋಡಿದೆ : ಲಗ್ನಪತ್ರಿಕೆ (ಉಮಾ. ೬). ೨. ಮದುವೆಯ ದಿನ, 
ಮುಹೂರ್ತಗಳನ್ನು ನಿಶ್ಚಯಿಸಿ ಕರೆಯೋಲೆಯನ್ನು ಸಿದ್ಧಪಡಿಸುವ 
ಸಮಾರಂಭ; ನಿಶ್ಚಿತಾರ್ಥ: ಅವರ ಮನೆಯಲ್ಲಿ ಈವೊತ್ತು ಲಗ್ನಪತ್ರಿಕೆ 
(648): [ಸಂ. ಲಗ್ನಪತ್ರಿಕಾ] 
ಲಗ್ನಾಧಿಪತಿ (ನಾ). ೧. [ಜ್ಯೋತಿ] ಆಯಾ ರಾಶಿಗೆ ಮುಖ್ಯಸ್ಥಾನದಲ್ಲಿ 
ರುವ ಗ್ರಹ; ಉದಾಹರಣೆಗೆ... ಕನ್ಯಾರಾಶಿಗೆ ಬುಧ. ಧನೂರಾಶಿಗೆ 
ಗುರು. ಲಗ್ನಾಧಿಪತಿಗಳು. ೨. ಎಲ್ಲರ ಮದುವೆಯನ್ನು ನಿಷ್ಕರ್ಷೆ 
ಮಾಡುವ ಅಧಿಕಾರಿ; ಬ್ರಹ್ಮ: ಈ ಮೊದಲು ಲಗ್ನಾಧಿಪತಿಯಾದ 
ಬ್ರಹ್ಮನು ಎಂದೂ ನನ್ನ ಲಲಾಟಪಟ್ಟದಲ್ಲಿ ಬಂದು ಕುಳಿತಿರದಿದ್ದರೂ 
ಒಮ್ಮೆ ನನ್ನ ಮಾನಸವದ್ಮದಲ್ಲಿ ಕುಳಿತಿದ್ದನು. (ಇತ್ತಳ- ೪9). [ಸಂ]. 
ಲಗ್ನಾಹ (ನಾ): ಮದುವೆ, ಮುಂಜಿ ಮುಂತಾದ ಶುಭಕಾರ್ಯಗಳನ್ನು 
ಮಾಡಲು ಗೊತ್ತುಪಡಿಸಿದ ದಿನ,-ದಿವಸ: ಉದ್ವಾಹಲಗ್ನಾಹಮುಂ 
ಭೋಂಕೆನೆ ಸಾರ್ತಂದಿರ್ದುದೇನುಂ ತಡೆದರಲೆಡೆಯಿಲ್ಲ (ತಂತ್ರಥು. ೬-೪೬) 
[ಸಂ.] 


2ರತೀಯ. 
(ಸಮ್ಮತ 


ಲಗ್ನಿಗ 


ಲಗ್ನಿಗ (ನಾ): ಮದುವೆ, ಮುಂಜಿ ಮೊದಲಾದ ಶುಭಕಾರ್ಯಗಳಿಗೆ 
ಮುಹೂರ್ತವನ್ನು ನಿಶ್ಚಯಿಸಿ ಹೇಳುವವನು; ಜ್ಯೋತಿಷಿ: 
ಸಮಯದ ವಿವರವಟಾದು ಲಗ್ನಿಗರು ನವಕಾಂಚನಘಟದೊಳು ಘಟಿಕಾಪಾತ್ರ 
ವನಿರಿಸಿದರೊಲವಿಂದ (೬೫೦: 0೦-೩3). [ಲಗ್ನ 4+ - ಇಗ] 

ಲಗ್ನಿಸು (ಕ್ರಿ). ಸಂಬಂಧಿಸು; ಸೇರು; ಬೆರೆ; ಲೀನವಾಗು: ಭಗ್ಗದುರಾತ್ಮಗೆ 
ಸುಪ್ರಭೆ ಸುಜ್ಞಾನ ಲಗ್ನಿಸಲೆರಡೊಂದೆ ರೂಪು (ಕಂತ- ಟಟ. 

[ಲಗ್ನ ೬ - ಇಸ್ಸು] 

ಲಘಾಟ “ಲಗಾಟ ' ನೋ: 

ಲಘಿಮ (ನಾ). ೧. ಹಗುರವಾಗಿರುವಿಕೆ; ಲಘುವಾಗಿರುವಿಕೆ; ಭಾರ 
ವಿಲ್ಲದಿರುವಿ! ಪಿ. ಸಣ್ಣತನ ; ಅಲ್ಪತೆ. ೩. ಕೀಳುತನ; 
ಕ್ಷುದ್ರತೆ. ೪. ವಿಚಾರಹೀನತೆ ; ಗಾಂಭೀರ್ಯವಿಲ್ಲದಿರುವಿಕೆ 
೫. ವಿಚಾರಶೂನ್ಯನಾದವನು ; ಅವಿವೇಕಿ ; ಕಾಮಿನೀವಶನಾದ 
ನಾವನಾಗಲಿ ಮನೋಭ್ರಾಮಕತ್ವದಿ ತೊಳಲಿ ಲಭಿಮನಪ್ಪಂತೆ (ರಣ. 


೨-೬-೩೪). ೬., [ಯೋಗ] ಅಷ್ಟಸಿದ್ಧಿಗಳಲ್ಲಿ ಒಂದು ; ಇಚ್ಛಿಸಿದಾಗ 
ದೇಹವನ್ನು ಅತ್ಯಂತ ಹಗುರವಾಗಿಸಿಕೊಳ್ಳಬಲ್ಲ ಶಕ್ತಿ: 


ಅಣಿಮವೆಂಬುದದು ತಾನೊಂದು... ಮತ್ತೆ ಆರಿ ಲಘಿಮಮದುವೆ 
ನಾಲುಕು (ಕ್ಯಾನಸಿಂ- 3೦-೪೨) ; ಇಂಥಾ ದೃಢಭಕ್ತಿಯಿಂದ ಅಣಿಮ, | 
ಮಹಿವುಃ: ಲಫಮ: ಗರಿಮಃ ಪ್ರಾಪ್ತಿ. ಪ್ರಾಕಾಮ್ಯ, ಈಸತ್ವ, 
'ವಶಿತ್ವಗಳೆಂಬ ಅಷ್ಟೆ ಶ್ವರ್ಯಂಗಳನ್ನು ಹೊಂದಿದರು (ಫ್ರಣಂ: ೦೩೨). 
[ಸಂ. ಲಿಮ್‌] 
ಲಥಿಮೆ (ನಾ). ೧. ಇ ಲಫಿಮ ೧. ೨. ಸಣ್ಣದಾಗಿರುವಿಕೆ; ಚಿಕ್ಕ 
ದಾಗಿರುವಿಕೆ. ೩. ಕೀಳುತನ; ಆಲ್ಬತೆ- ೪. ವಿಚಾರಹೀನತೆ, ೫. - 
ಲಮ ೬ ; “ ಅಣಿಮೆ ಲಫಿಮೆಗಳೆನಲ್ಕಷ್ಟಸಿದ್ಧಿಗಳಕ್ಕು *  (ಹೂಗಣ: 
೦೩೪-೩೩) ; ಅಣಿಮಾ ಗರಿಮಾ ಮಹಿಮಾ ಲಫಿವನಾ ಪ್ರಾಖ್ವ ಪ್ರಾಕಾಮ್ಮ 
ಈಶತ್ವ ವಶಿತ್ವವೆಂಬಪ್ಪಗುಣ ಮಣಿಭೂಷಿತನುವನಾಗಿ (ಕ್ರಾಸ. ೧0) ; 
ಮಹಾಮೇರುಪರ್ವತಕ್ಕೆ ಸಮಾನವಾದ ಶರೀರಮುಳ್ಳಾತನಂ ಮೇಲಕ್ಕೆ 
ನೆಗಹುವ ಕೃತ್ಯದಲ್ಲಿ ಪರಮಾಣುವಿಗೆ ಸದೃಶವಹುದೇ ಲಫಮೆ (೧೭೪. 3೯೦). 
[ಸಂ. ಲಥಿಮನ್‌] 
ಲಫಿಷ್ಕ (ಗು). ೧. ಬಹಳ ಹಗುರವಾದ. ೨. ಎಲ್ಲಕ್ಕಿಂತ ಸಣ್ಣದಾದ; 
ಕನಿಷ್ಠಗಾತ್ರದ. ೩. ಅತ್ಯಂತ ವೇಗವುಳ್ಳೆ ; ಚುರುಕಾದ. (ಸಂ.] 


ಲಘು (ಗು). ೧. ಹಗುರವಾದ ; ಭಾರವಿಲ್ಲದ ; ತೂಕವಿಲ್ಲದ. 
೨. ಸುಲಭವಾದ; ಸರಳವಾದ. ೩. ಸಣ್ಣದಾಗಿರುವ : ಚಕ್ಕ 
ದಾದ. ೪, 


ದೀರ್ಫ್ಥವನ್ಲದ ; ಹ್ರಸ್ತವಾದ ೫. ಅಲ್ಬವಾದ ; 
ತುಚ್ಛವಾದ : ಆತೀವಜಘನ್ಮಶರೀರಮಂ ಕೈಕೊಂಡು ಪುಟ್ಟಿ ಮತ್ತಮಾ 
ಯೆಡೆಯೊಳ್‌ ಪಲವುಂ ಸೂಟ್‌ ಲಘುಜನ್ಮಾವಗಾಹದಿಂ ಪುಟ್ಟಿ ಸತ್ತು 
(ಕುಕ ೬4 ಐ). ೬. ದುರ್ಬಲವಾದ ; ಬಲಹೀನವಾದ. ೭. ಸತ್ತ್ವ 
ರಹಿತವಾದ ; ನಿಸ್ಸಾರವಾಧ. ೮. ಮನೋಹರವಾದ ; ಸುಂದರ 
ವಾದ. ೯. ಮೃದುವಾದ ; ನಯವಾದ. ೧೦. ವೇಗವಾದ ; 
ಶೀಘ್ರವಾದ : ಲಘುಲಕ್ಷಸುಟಿಯೊಳೊದಗಿ ಪೊಕ್ಕು ಪೊಡದಿಲಾದೊಗೆದು 
ಸಂಗ್ರಾಮಮಂಖದೊಳು ಬಗೆಗುಂದಿಸುವನು ಶತ್ರುಗಳ ಭೈರವರಾಜ 
ನಿಗದಾವನಾಂಪ  (ಕೈಕಕೇ. ೩-೦), (ನಾ). ೧೧. ಮುಖ್ಯವಲ್ಲ 
ದುದು; ಕ್ಷುಲ್ಲಕವಾದುದು ; ತುಚ್ಛವಾದುದು : ಅಧಿಕಸತ್ವಗುಣೈ 
ಕಾಗ್ರಣಿಗಾ ನೃಪಂಗೆ ಮನದೊಳ್‌ ತೃಣವಲ್ಲಘುವಾದುದಾದಗಂ ಸ್ಟೈಣಸುಖಂ 
(ಉಾದಂಪೂ. 0೪) ; ಗುರುವ ಲಘುವನು ಉತ್ತವಕಾಧಮವೆರಡ ಸರಿಗಾಂಬ 
ವರ ಮಧ್ಯದಿ ಹಿರಿಯನೇಗುವ ಹೇಮ ಗುಂಜಗೆ ಸರಿಯೆನಿಪ್ಪಂತೆ (೪೪೧. 
೨೩-೨೦) ; ಲಘುವೆಣಿಸಿ ಗುರುವಾಯ್ಡಲಾ | (ಕ್ರೀಉನತ: ೨೪೯-೬೭೦). 


೭೬೮೧ 


36 


ಲಘುಕಾವ ಸ 


ಯ. ದೀರ್ಥವಲ್ಲದುದು ; ಸಂಕ್ಷಿಪ್ತವಾದುದು ; ಹ್ರಸ್ವವಾದುದು: 
ಮಾತುಗಳು ಯಾವತ್ತೂ ತೀರ ಲಘುವಾಗಿ ಇರಲಿ (ರೂಶತಂ. ೨3). ೧೩. 
ವೇಗ; ಶೀಘ್ರತೆ : “ಲಘು ಶೀಘ್ರಂ” (ಪಸ್ನುಕೋ, 0೦-೦4). 
೧೪. ಗಾಳಿಯ ನಡೆ ; ವಾಯುವಿನ ವೇಗ. ೧೫. ನಿಸ್ಸಾರವಾದುದಂ. 
೧೬. ದೀನತೆ ; ದೈನ್ಯ. ೧೭. ಸುಂದರವಾದುದು: ೧೮. ಒಂದು 
ಬಗೆಯ ಸುಗಂಧದ್ರವ್ಯ ; ಅಗುರು : `“ಕರ ಶೀಘ್ರದಲಿ ಮನೋಜ್ಞ 
ನಿಸ್ಸಾರದಲ್ಲಿ ಮರುತಗತಿಯಲಿ ಅಗರಿನಲಿ ಲಘುವೆನಿಕ್ಕುಗೆ  (ನೂಗಣ: 
6869-೬0) ; “ವಾಯಂಚಾರಂ ದೈನ್ಮಂ ನಿಸ್ಸಾರವುುಂ ಶೀಘ್ರಮುಮಗುರು 
ಮನೋಜ್ಞಂ ಲಘೂವಾಕ್ಕಮಕ್ಕುಂ” (ಣನ: 09೩). ೧೯. ಕೈಚಳಕ ; 
ಲಾಘವ: ' ಲಛಘುದೋರು ' ಪರಾ. ೨೦. ಗದಾಯುದ್ಧದ 
ಒಂದು ವರಸೆ. - ಪಟ್ಟು: ಬವರಿ ಮತ್ತ್ಯೋದ್ಗತಿ ವಿಲಂಘನ . . . 
ನವವಿದ್ರವಣ ಲಘುವಿನ್ಮಸ್ತ್ರವೆಂಬೀ ವಿವರದಲ್ಲಿ ಕಾದಿದರು ಕೌತುಕವೆನಲು 
'ಸುರನಿಕರ (ಕುಠ್ಮಾಕ- ೬-೨8)- ೨೧. ಆರೋಗ್ಯ ; ಸ್ವಾಸ್ಥ್ಯ : ಬರಿದೆ. 
ದೇಹಕ್ಕೆ ಲಘುವಿಲ್ಲವೆಂದು ಮೂರು ನಾಲ್ಕುದಿನ ಹೋಗದೆ ಇದ್ದು 
(೨ಕ್ತೀಸ- ೦೨೨). ೨೨. ಲಾಮಂಚ; “ ಕರೇಬಾಳದ ಬೇರು” 
(me ೨೭೬), ೨೩. [ಛಂದ] ಒಂದು ಮಾತ್ರೆಯ ಅವಧಿ 
ಯಲ್ಲಿ ಉಚ್ಚರಿಸುವ ಅಕ್ಷರ ; ಹ್ರಸ್ವಾಕ್ಷರ :  ಬರೆದಯ್ದಣ 
ಲೆಕ್ಕಮನಾದರದಿಂ ಗುರುಲಘುವಿಭೇದಮಂ ಭಾವಿಸು ನೀಂ ಗುರು ಮಂಂತೆ 
ಕೊಂಕಿ ತೋಲುವ ಬರೆ ಪಂತಣ ಸೈತನಪ್ಪ ಬರೆ ಲಘು ಕೆಳದಿ 
(ಅಕೋ ೦-೩೩) ; ಮೊದಲು ಕೊನೆಗಳಲ್ಲಿ ಲಘುವೂ ಮಧ್ಯದಲ್ಲಿ 
ಗುರುಪೂ ಇದ್ದರೆ ಜಗಣವೆಂದು ಸಮ್ಮತಿಸಿದೆ (ಕುತ. ೬). ೨೪, 
[ಸಂಗೀತ] ತಾಳದ ಆರು ಅಂಗಗಳಲ್ಲಿ ಒಂದು: ಪಂಚಸ್ಮಳದಲಿ 
ಲಘುವಿಡಿದೊಮ್ಮೆ . . . ಪಂಪನಾಟಕಭೇದವ ವಾಚಿಸುತ್ತ (ಕರ. 
೩-೦೯೪-೬) ; ರೈೊಂಪಟತಾಲದಲ್ಲಿ ಎರಡೆರಡು ಅಕ್ಷರ(ಕಾಲ)ಗಳ ಎರಡು 
ದ್ರುತಗಳೂ ನಂತರ ನಾಲ್ಕಕ್ಷರೆಪ್ರಮಾಣದ ಒಂದು ಲಘುವೂ ಇವೆಯೆಂದು 
ತಿಳಿಯಬೇಕು. (ತುತ್ತ. ೨೪). ಪಡಂಗ' ಪರಾ. ೨೫. [ನಾಟ್ಕ] 
ನೃತ್ಯದ ಒಳಭೇದಗಳಲ್ಲಿ ಒಂದು; ವಿಷಮ, ವಿಕಟ, ಲಘಂವೆಂಬ 
ಮೂರು ನೃತ್ತಗಳಲ್ಲಿ ಒಂದು : p "" ಅಂಚಿತ ಮೊದಲಾದ ಅಲ್ಪ 
ಕರಣಗಳನ್ನು ಮಾಡುವುದು ಲಘುನೃತ್ತವು'' (ಉತ್ಮಳು. ೨೦೯ ಗಣ್ಮಕಾ 
ಈರ) : ಒವವಿದ ನೃತ್ತಂ ತ್ರಿವಿಧಾಖ್ಯದೆ ರಂಜಿಪುದೆಯ್ದೆ ವಿಷಮ ವಿಕಟಂ 
ಲಘುವೆಂದುದಯಿಪುದು - ಅಂಚಿತ ಮೊಬಲಾಗಿರಿವಲ್ಪಕರಣಮಂ 
ಕೇಳ್‌ ವಿರಚಿಸುವುದು ಲಘುವೆನಿಪ್ಪ ಪೆಸರು ಪಜಿಗುಂ (7046e- ೦-೬೩). 
೨೬. [ಜೈನ] ಎಂಟು ಬಗೆಯ ಸ್ಪರ್ಶನಾಮಕರ್ಮಗಳಲ್ಲಿ ಒಂದು : 
ಸ್ವಃ ರ್ಶನಾಮಕರ್ಮಮಪ್ಪವಿಧಮಕ್ಕುಂ ಕರ್ಕಶಮೃದುಗುರುಲಘುರೂಕ್ಷ 
ಸ್ನಿಗೃಶೀತೋಷ್ಣ ಸ್ಪರ್ಶನಾಮಕರ್ಮಮೆಂದಿಂತು 
* ನಾಮಕರ್ಮಪ್ರಕೃತಿ' ಪರಾ. 

ಲಘುದಾಗು - ಗೌರವವನ್ನು ಕಳೆದುಕೊಳ್ಳು ; ಅಲ್ಪವಾಗು : 
ಎನ್ನೆವರಂ ಲಘುದಾಗದಿರ್ಪೆನೋ 'ಅನ್ನೆಗಮಾಗಳೀಯೆಡೆಯಿನುಂ ತೊಲಗಿ, 
ರ್ಪದು ಕಜ್ಜಂ (ಕಾವಂಪೂ. ೭೩೨). [ಸಂ.] 


(ಗೊಮ್ಮಹ. 9-00)- 


4 ಲಘುಕರಿ (ನಾ)- [ಜೈನ] ಒಂದು ವಿದ್ಯೆಯ ಹೆಸರು; ಪ್ರಜ್ನಪ್ಪ . .. 


ಪರ್ಣಲಘು ಲಘುಕರಿ . . . ಆಭೋಗಿನಿಯೆಂಬಿವು ಮೊದಲಾಗೆ ಕುಲವದ್ಯೆ 
ಜಾತಿವಿದ್ಯೆ ಸಾಧಿತವಿದೈೆಗಳೊರ್‌ ಸಂಪನ್ನನಾಗಿರ್ದ (ಉಂ ೦೬), 
[ಸಂ.] 


ಲಘುಕಾವ್ಯ (ನಾ). ಸಣ್ಣಕಾವೈ ; ಖಂಡಕಾವ್ಯ ; ಕಬ್ಬಿಗರ ಕಾವವೇನೂ 
ಒಂದೊ ಮಹಾಕಾವ್ಯವಲ್ಲ. ಅದೊಂದು ಲಘುಕಾವ್ಯ (೫448. ೦೦). 
[ಸಂ.) 


“ತ 


ಲಘುಕೃತಿ 


ಲಘುಕೃತಿ (ನಾ). ಸಣ್ಣ; ಗ್ರಂಥ : ಕವಿಗಳು... ದೀರ್ಥಪುರಾಣಗಳ 
ಬದಲಾಗಿ ಲಘುಕೃತಿಗಳನ್ನು ರಚಿಸುವರೆಂದೂ . , . ಸೂಚಿಸಿದ್ದೆ ಲಕ್ಷಣ 
ಗಳಿಗೆ ಈ ಪದ್ಮಪುಸ್ತಕವು ಲಕ್ಷವಾಗಿದೆ (ಕುಪು- ನೀ): [ಸಂ] 
ಲಘುಗೀತ (ನಾ). ಶಾಸ್ತ್ರೀಯವಾದ ರಾಗ: ತಾಳಗಳಿಂ ಭಿನ್ನವಾದ 
ಹಾಡು; ನವೀನಸಮಾಸಗಳು ಲಘುಗೀತಗಳಂತೆ ಸುಂದರವಾಗಿವೆ 
(5. ೨)... [X0.] 
ಲಘುಟಿಪ್ಪಣಿ (ನಾ). ಚಿಕ್ಕವಿವರಣೆ ; ಸಣ್ಣಟೀ 
ವಾಗಿ ಶಾಕ್ತದೃಷ್ಟಿಯನ್ನು ಕುರಿತ ಒಂದು ಲ: 
ವಾಗುವುದಿಲ್ಲ (ತತ್ಮಶ್ರಾ. wa) [ಸಂ, ಲಘುಟಿಸ್ಟಣೀ] 
ಲಘುತೆ (ನಾ). ೧- ಭಾರವಿಲ್ಲದಿರುವಿತೆ ; ಹಗುರವಾಗಿರುವಿಕೆ 
“ಲಾಘವಮದು ಲಘುತೆ ೨. ಚಟುವ! 
ಪಟುತ್ವ : ಕೃಷ್ಣ ಸಾಹಿತ 
ಲಘುತೆ ಅವನಲ್ಲಿ ತುಂಬಿ ಚೆಲ್ಲುವಬ್ಬದೆ (ನೊಶ। 
ವಲ್ಲದುದು : ಸಂಕ್ಷಿಪ್ತವಾಮದು- (ಸಂ. 
ಲಘುತ್ವ (ನಾ). ೧. ಹಗುರವಾಗಿರುವಿಕೆ ; ಭಾರವಿಲ್ಲದಿರುವಿಕೆ : 
ರೂಪ . .. ದ್ರವತ್ವ. ಲಘುತ್ವ, ಮೃದುತ್ವ ಕಂನತ್ವ 
ಸೌಭಾಗ್ಯವೆಂದು, ಸಾಮಾನ್ಯವಾಗಿ ನಳವತ್ತುವಿಧ ಗುಣಗಳು (tom: 
3). ೨. ಸಣ್ಣದಾಗಿರುವಿಕೆ. ೩. ಕೀಳುತನ; ಕ್ಲುದ್ರತನ. 
೪. ಹುಡುಗಾಟ ; ಗಂಭೀರರಾಹಿತ್ಯ, ೫. ವೇಗ ; ಶೀಘ್ರತೆ- 
೬. ಅಗೌರವ; ಅವಮರ್ಯಾದೆ. ೭. ಅನುಕೂಲ ; ಸೌಲಭ್ಯ. 
[ಸಂ.] 
ಲಘುದೋರು (ಕ್ರಿ). ಕೈಚಳಕವನ್ನು ತೋರು; ಲಾಘವನನ್ನು 
ತೋರು : ಸೆಣಸಿ ಮುಂಬರಿದು ಲಘುದೋರಿ ತಪ್ಪಿಸುತ್ತ (ನತನೋ, 
೨೪-೩೮). [ಲಘು 4+ ತೋರು (2 ತೋಟು ) ] 
ಲಘುದೋಷ (ನಾ). [ಛಂದ] ಗುರುವಿರಬೇಕಾದ ಕಡೆಯಲ್ಲಿ ಲಘು 
ವನ್ನಿಡುವುದರಿಂದಾಗುವ ದೋಷ ; ಕವೀಶರಾರ್ಪಂತು ಪಿಂಗಿಸುಗೆ 
ಕಾವ್ಯದಿನಾ ಲಘುದೋಷಮಂ (ಕಂ೫. ೦-೦೨೪). [ಸಂ.] 
ಲಘುನೃ ತ್ರ (ನಾ). = ಲಘು ೨೫ : ಅಂಚಿತ ಮೊದಲಾದ ಅಲ್ಬಕರಣ 
ಗಳನ್ನು ಮಾಡುವುದು ಲಘುನೃತ್ತವು (ಉಾಸ್ಕರಂ, ೨೦೪ ಗರ್ಮಿತುವಾದ), [ಸಂ.] 
ಲಘುಪಾಳಿ (ನಾ). ವೇಗದ ಕ್ರಮ ; ಶೀಘ್ರವಿಧಾನ : ಕಲಿತರು ನಿಮ್ಮ 


(ಶಸ್ತುಕೋ- 0೦೦೩-೨೪) - 


ಪೂರ್ವನೃಪಾಲಕರು. ಸರಹಸ್ಯಸಾಂಗೋಪುಂಗವಿದೈೆಗಳ ಸ್ಪೂಲದಲ್ಲಿ 
ಸೂಕ್ಷ್ಮದಲ್ಲಿ ಬಹಳ ದಲ್ಲಿ ಸಂಕೋಚದಲ್ಲಿ ಲಘುಪಾಳಿಯಲಿ 
ಹಾರದಲಿ ವಿವಿಧಾನುಪ್ರಯೋಗದಲಿ (ಕನ್ಯಾಂ. to). 
[ಲಘು 4 ಪಾಳ್ಕಿ (ಆ ಪಾಲ್ಕೂ)] 
ಲಘುಪುಟ (ನಾ). ಸ್ವಲ್ಪಮಾತ್ರ ಬೇಯಿಸುವುದು : ಹೆಮ್ಮರದ [38 
ತೊಕ್ಕನ್ನು - . - ಇಡಿದು ಮುದ್ದೆಯ ಮಾಡಿ... ಲಘುಪುಟವಿಟ್ಟು 


ಬೆವರಿಸಿ ತೆಗೆದು (ಸಳವ. ೩0೦), [ಸಂ.] 

ಲಘುಪ್ರಹಸನ (ನಾ). ದೀರ್ಥವಲ್ಲದ ನಗೆನಾಟಕ; ಸಣ್ಣ ಪ್ರಹೆಸ 
ಫ್ರೆಂಚ"ನಾಟಕಮಂದಿರದಲ್ಲಿ ಲಘುಪ್ರಹಸನಗಳನ್ನು ನೋಡಿ ಬಂದು. . 
ಪ್ರೋತ್ಸಾಹ ನೀಡುತ್ತಿದ್ದರು (ಶೃನರು. ೬೦). [ಸಂ.] 

ಲಘುಬದರಿ (ನಾ). ಒಂದು ಬಗೆಯ ಸಸ್ಯ; ಸಣ್ಣಬೋರೆ ; ಎಲಚಿ ; 
“ ಬಹುಕಂಟಃ - ಲಘುಬದರಿ " (೬46. 00೬). [ಸಂ. ಲಘುಬದೆಶ್ಯ] 


ಲಘುಲಯ ನಾ). ಒಂದು ಬಗೆಯ ಸುವಾಸನೆಯ ಬೇರು; 
ಲಾಮಂಚ : ಮುಡಿವಾಳ : “ಉಶೀರಂ . . . ಲಘುಲಯಂ -, . . 
ಲಾಮಂಚದ ಹೆಸರುಗಳು ” (ರಾಂ. ೦೩೦). [ಸಂ.] 66 

ಲಘುಶಂಕೆ (ನಾ)- ಮೂತ್ರವಿಸರ್ಜನೆ. ಸರ. ಲಘುಶಂಕಾ] 


೭೬೮೨ ಲಚ್ಚಣ್ಮ 
ಸಃ 
ಲಘುಶರೀರಿ (ನಾ). ಚಟುವಟಿಕೆಯಿಂದ ಕೂಡಿದವನು ; ಪ್ರಾಯದ 
ಜಿಂಕೆಗಳಂತೆ ಲಘುಶರೀರಿಗಳಾಗಿ ಇಂ ನಿರೂ ಎದ್ದು ಪರ್ವತದ 


ಸಾನುಪ್ರದೇಶದ ಕಡೆ ತಿರುಗಿದರು (ಯೋರತ್ಸ. ೬೩), [ಸಂ, ಲಘುಶರೀರಿನ್‌] 

ಲಘುಸಂಗೀತ (ನಾ). ಶಾಸ್ತ್ರೀಯಸಂಗೀತಕ್ಕಿಂತ ಭಿನ್ನವಾದ, ಆಧುನಿಕ 
ಕವನ ಮುಂತಾದುವುಗಳ ಮನೋರಂಜಕವಾದ ಹಾಡುಗುರಿಕೆ ; 
ಈಚಿನ ದಿನಗಳಲ್ಲಿ ಶಾಸ್ತ್ರೀಯಸುಂಗೀತಕ್ಕಿಂತ ಲಘುಸಂಗೀತದ ಕಡೆಗೆ ಹೆಚ್ಚು 
ಜನರ ಒಲವು ಕಾಣುತ್ತಿದೆ (69). [ಸಂ.] 

ಲಘುಹಸ್ತ (ನಾ). ೧. ಕೈಚಳಕವುಳ್ಳವನು ; ಕರಕೌಶಲವುಳ್ಳವನು. 
೨. ವೇಗವಾಗಿ ಬಾಣಪ್ರಯೋಗ ಮಾಡಬಲ್ಲವನು; ನುರಿತ 
ಬಿಲ್ಲುಗಾರ : ಸ್ವ ಶೀಘ್ರವೇಧೀ _ ಈ ೨ ಶೀಘ್ರ 
ವಿಸುವಾತಂ” (ಶರಾಯು. ೬೬-೩೧೦) [೫.] 

ಲಘೂಕರಣ (ನಂ). ಹಗುರ ಮಾಡುವುದು; ಕಡಮೆಯಾಗಿಸುವುದು : 
ಯಾವ ವ್ಯಕ್ತಿಯ ಮೇಲಿನ ದಂಡವನ್ನಾದರೂ ಕೆವಾಮಾಡುವ 
ಪರಿಹಾರಮಾಡುವ ಅಥವಾ ಲಘೂಕರಣ ಮಾಡುವ ಶಕ್ತಿಯು ರಾಷ್ಟ್ರಪತಿ 
ಯವರಿಗಿರತಕ್ಕುದು (ಉಂ: ೩): [ಸಂ.] 

ಲಘೂಪಧೆ (ನಾ). [ವ್ಯಾಕ] ಯಾವುದಾದರೂ ಶಬ್ದ ದ ಕೊನೆಯ 
ಅಕ್ಷರದ . ಹಿಂದಿನ ಅಕ್ಷರವು ಲಘುವಾಗಿರುವ ಶಬ್ದ, “ಹದ ; ಗದರಜ 


ಕಾರಯುವಿದಿರಿರೆ ಪದಮಧ್ಯಂ ವಿಷಯಮಾಗನೇಕಾ ಕ್ಷರದೊಳ್‌ ಪುಣಯ 
ಲಘಭೂಪಧೆ ಕೆಲಕೆಲವೊದವಿರ್ಕುಂ ರಾಂತಳಾಂತಮವು  ಶಿಣಿಲತೆಯಂ 
(ಕಮರ ೪4): [ಸಂ, ಲಘೂಪಧಾ] 


ಲಘೂಪಾಗಮ (ನಾ). ಇ ಲಘುದೋಷ : ಬೈಗಮಾ ಲಘುಗಳಲ್ಲಧ 
ತಾಣದೊಳಂ ಲಘೂಪಾಗಮಕ್ರ ಮದೆ ನಂಬುಗೆ ಲಾಘವದೋಷಮಂ 


(ಕಪಿರಾ, 0-0೨೭). [ಸಂ.] 
ಲಚಂಡ, ಲಚಾಂಡ (ನು). ೧. (ಉಕ) ಗೋಜು; ಸಿಕ್ಕು 
ತೊಡಕು : ಏನೂ 'ಲಚಂಡ'ವಿಲ್ಲದ ವರಕ್ತಿ ಸುಂದರಕ್ಕ. ಆಕೆಯ 


ಕಣ್ಣಲ್ಲಿ ಈ ಪರಿ ಮಹಾಪೂರವೇ! (£4, ಆ) ; ನಿನಗೆ ಯಾರು ಹೇಳಿದ್ದು 
ಎರಡನೆಯವರ ಲಚಂಡ ಸಂಭೂಳಿಸುವದು | ಸತತ: 900). ಲಚಾಂಡ : 
೨. ಗೋಳು ; ಸಂಕಟ: ಇಲ್ಲಿಯ ಲಚಾಂಡ ಯಾರು ನೋಡಬೇಕು? 
(ಲತ 1» 303). [ಮರಾ ಲಚಂಡ್‌, ಲಚುಂಡ್‌] 

ಲಚಾಂಡ _ `ಲಚಂಡ' ನೋ. 

ಲಚ್ಚ,  "ಲಕ್ಶ್ಮ' ನೋ. 

ಲಚ್ಚ, ಲಕ್ಕ” ನೋ. 

ಲಚ್ಚಣ್ಮ 'ಲಕ್ಕಣ' ನೋ. 

ಲಚ್ಚಣ್ಕ, ಲಚ್ಚಣ್ಕೆ (ನಾ). ೧. ಗುರುತು; ಚಿಹ್ನೆ ; ಲಕ್ಷಣ; 
“ಲಚ್ವಣಮೆನೆ ಲಾಂಛನಮದು” (444: 30); ಅಲ್ಲಿ ವಲ್ಲಭೆಯೊಳೆರವಲ್ಲದೆ 
ನೆರದು: ಮಿಲ್ಲಿ ಸಂದೆಗತೋವುದು 
೦೦-೯೬ ವ); 1. 
ಶ್ರಯೋ) ; ಲಚ್ಚಣದೆ ಮೆಯೇಕಟ್ಟು (ಕ್ಮ: ೪-1೨): 
ವಿ. ಕಾಳನ್ನು ರುಶಿಮಾಡಿದ ಮೇಲೆ ರಾಶಿಯ ಸುತ್ತಲೂ ಹಾಕುವ 
ಗೆರೆ. _ ರೇಖೆ: ನಿಮ್ಮ ಶ: ಲಚ್ಮಣವಳಿಯದೆ ರಾಸಿಯನಳೆದನ್ನು 
(6ನರ9- ೧೮೬-೮೩೩) : ರಾಶಿಗಿಕ್ಕಿದ ಲಚ್ಚಣ ರಾಶಿಯ ಕೊಳಬಲ್ಲುದೇನೋ 
ಮೂಢ ರಾಶಿಯ ಒಡೆಯನಲ್ಲದೆ ಆ ಪರಿಯಲ್ಲಿ ಈ ಲಿಂಗವು ಜಂಗಮದ 
ಮುದ್ರೆ ಎಂದು ತಿಳಿ (ತನ್ಮನ, ೦೦-6). ಲಚ್ಚಣ್ಣೆ: ೨. ಸುರರುಣಿಸಿ 
ಗಜನೆಂಬ ಪಾಮರಂ ಬೆಳಸಿದುರುತರದ ರಾಜಾನ್ನರಾಶಿಯ ಲಚ್ಚಣೆಯೊ 

- ಎನಲು ಮೆಜಕ್‌ದುವಾ ಪರಿವೇಷವಮೃತದೊಬ್ಬು ಳಿಯ ಕೋ 

(ತೇಕತು- 4೭): 'ಲಕ್ಕಣ' ಪರಾ. [-ಆಸಂ. ಲಾಂಛನ] 


(6ನ. 
* ಲಾಂಛನ-ಲಚ್ಛಣ (ಶನುರ- ೨೮೩% 


ಪಿರಿಯ 


ಲಚ್ಚಣಗಂಬ 


ಲಚ್ಚಣಗಂಬ (ನಾ). ಸಂಕೇತವಾಗಿ ನೆಟ್ಟ ಕಂಬ ; ಗುರುತಿನ ಕಂಬ : 
ಎಂಟುವಾನೆಗಳುಂ ತಜತಜನಪ್ಪಿನಂ ಜಯದ ಲಚ್ಛಣಗಿಬದೊಳುರ್ದಿ 
ಕೊಳುವುವಾವಟಾವೆವೆ ವಿಷ್ಣುವಿಕ್ರಮದುಪಕ್ರಮಮಂ (ಎ೪. ೪, ಶೇರು. 
60೭೦-೦೬ ; 1160) [ಲಚ್ಛಣ್ಮ 4. ಕಂಬ್ಯ (ಆಕಂಭ)] 

ಲಚ್ಚಣಿಸು (ಕ್ರಿ): ೧. ಗುರುತಿಸು ; ಗುರುತುಮಾಡು : ಕೇಳುತವೆ ಕಂಬನಿ 
ಗಳೊಸರಿದವಾಲಿಗಳಲೋರಂತೆ . . . ಬೀಳುತಿರಲಾ 'ಮುಂದೆ ಬಹಳ 
ವಿಶಾಲಭೋಗಸ್ಥಾನವೆಂಬುದನಾಲಿಸುತ  ಲಚ್ಛಣಿಸಿ  ತೋಲ್‌ಸುವಂತೆ 
ಬಿಂದುಗಳು (60: 0೦-೨೫-೩೩): ೨. (ಕಾವ್ಯದ) ಲಕ್ಷಣಕ್ಕೆ 
ಹೊಂದಿಸು : ಹಲಗೆ ಬಳಹದಿಂದ ಚಲಿಸದಂದದಿ ಪ್ರಾಸ ನೆಲೆಮಾಡಿ 
ತಿದ್ದಿ ಲಚ್ಚಣಿಸಿ ಬಲಿದು ಪದನ ಮಾಡಿ ಪೇಳ್ವೆನಾದಡೆ (88೫9: ೦-೦೫): 

[ಲಚ್ಚಣ್ಯ (-ಲಕ್ಕಣ) 4... ಇಸ್ಕು] 

ಲಚ್ಚಣೆ (ನಾ). ನಾರೆಕ ಪಕ್ಷಿ: ಪಾಡುವ ಸಾಳಗಂ ಲಳಿಯೊಳಾಡುವ 
ಲಚ್ಚಣ್ಣಣೆ (ಕೆ೫ಹಿ- ೧೮): [<ಸಂ. ಲಕ್ಷ್ಮಣಾ] 

ಲಚ್ಚಣ್ಮ ' ಲಚ್ಚಣ್ಯ' ನೋ. 

ಲಚ್ಚಿ ' ಲಕುಮಿ' ನೋ. 

ಲಚ್ಚಿಸು (ಕ್ರಿ). ಗುರುತುಮಾಡು ; ಗುರುತಿಸು: ಸೆರೆಗಳ್‌ ಪರ್ವಿರೆ 
ತುಲ್‌ಯುಂ ಕೆರಕುಂ ದುಷ್ಪಬ್ರಣಂಗಳುಂ ಕುಂದದಜದಿರ ತನುಗಳ್‌ 
ಪುಪದ ಫಲದ ರಾಶಿಗಳ್‌ ಲಚ್ಚಿ ಸಿರ್ವ ತೆಜದಿಂದಿರ್ಶುಂ (ತರ್ಥಥಿ- ೦೦-೩೬): 

(ಲಜ್ಜೆ (.ಆಲಕ್ಕೈ) ಇತ 

ಲಚ್ಛಣ್ಣ ' ಲಕ್ಮಣ" ನೋ. 

ಅಬ್ಬಿ "ಲಕುಮಿ? ನೋ: 

ಲಜ್ಜರಿಕೆ (ನಾ). ಮುಟ್ಟಿದರೆ ಮುದುರಿಕೊಳ್ಳುವ ಎಲೆಗಳುಳ್ಳ ಒಂದು 
ಬಗೆಯ ಗಿಡ ; ಮುಟ್ಟಿದರೆ ಮುನಿ ; ಮೊ (ವೊ)ರಕೆಯ ಬೂದಿಯಂ 
ಗರುಗದಾ ರಸವಬಪ್ಪಿವನೊ(ನ)ಟ್ಟುಗಲ್ಲ ಲಜ್ಮರಿಕೆ ಸರೋಚನಂ'. . . 
ತಿಲತೈಲದೊಳಟ್ಟು ಪೂಸುಗೆ (ಲಕ. 6-008) ; ವಿವಿಧಶಸ್ತ್ರದ 
ಘಾಯದೊಇ್‌ . . . ಹೊನ್ನಗನ್ನೆಯತಕ್ಕೆ ಸಂಭವಿಸೆ ಲಜ್ಮರಿ[ಕಾಕಾಂ. ೮] 
ಕಾಖ್ಯಮುಂ . . . ಇವಟ್‌ೊಳಾವುದನಾದೊದಂ ತೊಡೆಗೆ (ಏನರ: 3-3೦೫): 
'ಲಜ್ಞಾವತಿ' ಪರಾ: [ಸಂ. ಲಜ್ಮರಿಕಾ] 

ಲಜ್ಞಾಲು, ಲಜ್ಮಾಳು (ಗು)- ೧. ನಾಚಿಕೆಯ ಸ್ವಭಾವದ ; ಸಂಕೋಚ 
ಪ್ರವೃತ್ತಿಯ. (ನಾ)- ೨. ನಾಚಿಕೆಯ ಸ್ವಭಾವದ ವ್ಯಕ್ತಿ; ಸಂಕೋಚ 
ಸ್ವಭಾವದಷನು : “ ಲಜ್ಞಾಶೀಲಂ ಲಜ್ನಾಲು” (ಕತ್ತುಕೋ, ೬೪-೬): 

೩ ಲಜ್ಮರಿಕೆ. ಲಜ್ಞಾಳು : ೨. ನಾನು ಅತ್ಮಂತ ಲಜ್ಜಾ. ದ 
ಮನುಷ್ಯ (ಇಕ್ಕಳ. ೪6). [ಸಂ.] 

ಲಜ್ಞಾವತಿ (ನು). ೧. ನಾಚಿಕೆಯ ಸ್ವಭಾವದವಳು. ೨. - ಲಜ್ಜರಿಕೆ: 
ಮುಟ್ಟಿದರೆ ಮುನಿ. ಮುಡುಗುದುವರೆ., ನಾಚಿಕಿಗಿಡ ಲಜ್ಜಾವತಿ 
(8,೬೧: 36-00೬) ; ನನ್ನ ತೋಟದಲ್ಲಿ ಲಜ್ನಾವತಿ ಬಳ್ಳಿ (6: ೩೬). 

[ಸಂ. ಲಜ್ಜಾವತ್ತೀ] 

ಲಜ್ಡಾವಿಹೀನ (ನಾ). ನಾಚಿಕೆಯಿಲ್ಲದವನಂ; ನಾಚಿಕೆಗೇಡಿ ; ನಿರ್ಲಜ್ಜ ; 
“ನಾಣಿಲಿಯೆನಲೈ ಲಜ್ಜಾ ವಿಹೀನ” (ಕ್ಕೂಕ್ಕೆ- ೩೪). [ಸಂ.] 

ಲಜ್ಜಾವಿಹೀನತ್ವ (ನಾ). ನಾಚಿಕೆಯಿಬ್ಲದಿರುವಿಕೆ ; 'ಂಡತನ ; 
“ಲಜ್ಮಾ ವಿಹೀನತ್ವದೊಳ್‌ ಬಂಡು” (ತನ್ಮಿಮೂ- ೪) - [ಸಂ.] 

ಲಜ್ಞಾಶೀಲ (ನಾ). ೧. ನಾಚಿಕೆಯ ಸ್ವಭಾವ ; ಸಂಕೋಚಪ್ರವೃತ್ತಿ. 
೨. ನಾಜಕೆಯ ಸ್ವಭಾವದ ವ್ಯಕ್ತಿ; ಸಂಕೋಚಸ್ಕಭಾವದವನು ತಃ 
“ಲಜ್ಮಾ ಶೀಲಂ ಲಜ್ಜಾಲು” (ತತ್ತುಕೊ!: ೬೪-೬); [ಸಂ.] 

ಲಜ್ಞಾಹೀನ (ನಾ). ನಾಚಿಕೆಯಿಲ್ಲದ ವ್ಯಕ್ತಿ ; 

ಲಜ್ಮಾಹೀನರಾದ ನವೀನಸುಂದರಿಯರನ್ನು ಕುರಿತು ಬರೆಯುವುದಿಲ್ಲ [ಸಂ.] 


೭೬೮೩ 


40 


ಭಾಡ: ನಾನು. - [45 


ಲಜ್ಜೆಗಾ 


ಲಜ್ಜಾಳು ' ಲಜ್ಜಾಲು ' ನೋ. 

ಲಜ್ಜಿಕೆ (ನಾ)- ನಾಚಿಕೆಯನ್ನುಂಟುಮಾಡುವಂಥದು ; ಲಜ್ಡಾಸ್ಟದ 
ಷೊದುದು: ನನ್ನ ಪ್ರಣಯವನ್ನು ಜನ್ಮವನ್ನು ಸರ್ವಸ್ವವನ್ನೂ ಸಾರ್ಕಕ 
ಮಾಡಿಕೊಳ್ಳುವುದು ಲಜ್ಜಿಕೆಯ ಅನ್ಯಾಯದ ಅಕ್ರಮದ ದ್ರೋಹದ 
ಅಕಾರ್ಯವೆ ? (ಬ್ಲ. 31-3). [ಲಜ್ಜೆ 4 -- ಇಕೆ] 

ಲಜ್ಜಿತ (ಗು). ೧. ನಾಚಿಕೆಪಟ್ಟುಕೊಂಡ ; ಲಜ್ಜೆಗೊಳಗಾದ . 
೨. ಅವಮಾನಗೊಂಡ ; ಅಪಮಾನವನ್ನು ಹೊಂದಿದ. (ನಾ), 
೩. ನಾಚಿಕೆಗೊಂಡವನು : ಸಂಕೋಚ ಹೊಂದಿದವನು; 
ಪ್ರಜೇಶ್ವರನು ವಿಸ್ಮಿತನಾಗಿ- ಲಜ್ಜಿತನಾಗಿ . . . ಸ್ವಲ್ಪ ಭಯಪಟ್ಟವನೂ 
ಆದನು (6೮೫. 0೪- ೪: ಅವಮಾನಗೊಂಡ ವ್ಯಕ್ತಿ; ಅಪಮಾನ 
ಹೊಂದಿದವನು : ಲಜ್ಜಿತನಾಗಿ ತಿರುಗಿದನನುವರದಲೀ ಕರ್ಣನು 
(ಕುಪ್ಮಾರ್ರೋ. ೬-೬3). ೫. [ನಾಟ್ಕ] ಇಪ್ಪತ್ತು ಸಂಚಾರಿದೃಷ್ಟಿಗಳಲ್ಲಿ 
ಒಂದು ; ಲಜ್ಜೆಯನ್ನು ವ್ಯಕ್ತಪಡಿಸುವ ನೋಟ; £" ರೆಪ್ಪೆಗಳನ್ನು 
ಮೇಲಕ್ಕೂ ಕೆಳಕ್ಕೂ ಚಲಿಸುತ್ತಾ ಕೆಳಗೆ ನೋಡುವುದು" (ಉತ್ಕರು. 
೨೬% ಗದ್ಮಾನುವಾರ) ; ” ಲಜ್ಜಿತ -. ನೆಲನಂ ನೋಡುತೆ ಕಣ್ಣೆವೆಯಲಸದೆ. 
ಮೇಲ್ನೋಡಿ ಬಾಗೆ ಲಕ್ಮಿಯೆನಿಕ್ಕುಂ (ox: ase) [ಸಂ.] 

ಲಜ್ಜತೆ (ನಾ). ನಾಚಿಕೊಂಡವಳು ; ಸಂಕೋಚಗೊಂಡವಳು ; ಅಗಸುತಿ 
ಬೆಜಗುಗುತೆ. ಸಂವರಿಸಿಕೊಳುತೆ ವಲ್ಕಲವಸೆನಾಭೋಗಮನತಿಲಚ್ಛಿತೆ ತಲೆ 
ವಾಗಿದಳನುರಾಗವೇಆ್‌ ಪುಳಕಿಸುತಿರ್ದಳ್‌ (೧೦೪. 00-೨)- [ಸಂ, ಲಜ್ಜಿ ತಾ. 

ಲಜ್ಜಿಸು (ಕ್ರಿ). ೧. ನಾಚಿಕೊಳ್ಳು ; ಸಂಕೋಚಪಟ್ಟುಕೊಳ್ಳು ನ 
ನಿಜರೂಪಸ್ತುತಿಗೆ ಲಜ್ಜಿಸಿ ಕೇಳದಂತೆ ಪೋಗೆ (ಉದಥ. ೬೬೪) ; ತಂನೇ 
ಧರಣಿಪತಿ ನಳನೆನಲು ಲಜ್ಜಿಸಿ ಶಿರವ ನಸುಬಾಗಿದಳು (43: ೩೨೪೩) ; 
ವಲ್ಲಭೆಯ ನುಡಿಗೆ ಲಜ್ಜಿಸಿ ಮನಂ ಕಂದೆ ಕಣ್ಣು ಲಿಗಳಳ ಕೆಂಪಡರೆ (40೫. 
೬-೩). ೨. ನಾಚಿಕೆಪಡಿಸು ; ನಾಚಿಕೊಳ್ಳುವಂತೆ ಮಾಡು : ಸಜ್ಜನ 
ಸ್ತುತಿಗೆಯ್ಯಲಾತ್ಮಸ್ತುತಿಯಕ್ಕು ಮಜ್ಜೀವವವರಾಗಿ ಕುಜನರ ಲಜ್ಮಿಸಿ 
ನಿಂದಿಪೊಡಿದು ಪುಣ್ಯಕಥೆ (ತ್ರಿರುತಿ- ೦-೦೮). [ಲಜ್ಜೆ .. --ಇಸ್ಫು) 

ಲಜ್ಜೆ (ನಾ): ೧. ನಾಚಿಕೆ ; ಸಂಕೋಚ: “ವ್ರೀಡೆ ಲಜ್ಜೆಯೆನೆ ಮಂದಾಕ್ಷಂ” 
(ಸ್ತು: ೧೦೪-೦೪) ; ಕಾಮಿಗುಂಟೆ ಲಜ್ಜೆ ನಂಚಕೆ (ad: 30೬); 
ಪಿಂದಣ ಸೋಲಮಂ ಮಜ್‌ದು ಲಜ್ಮಿಯನೊಲ್ಲದೆ ಮತ್ತೆ ಬಂದನೇ ಪಂದೆ 
ಗಳೋಜಂ (ಎಕಾ. ೨-೨೫). ೨. ಅವಮಾನ ; ಅಪಮಾನ : ಲಜ್ಜೆಯಿಂ 
ತಲೆವಾಗಿ ತೋರ್ಪ ತದೀಯ ದೇಶಿಕನಂದವುಂ , , , ನಿಟ್ಟಿಸಿ (ಉಜ್ಯಳಿ, 
8-009; ನಾರೀವೃಂದ - . , ಗೊಳ್ಳೆಂದು ನಕ್ಕುದು ನೊಂದು 
ತಲೆವಾಗಿದೆನು ಲಜ್ಮಿಯೆಲಿ (ಉನ್ನತ: ೧೨-೩೭), ೩. [ಕಾವ್ಯಮಾ] 
ಮೂವತ್ತುಮೂರು ಸಂಚಾರಿಭಾವಗಳಲ್ಲಿ ಒಂದು : ಮತಿನಿರ್ವೇದಾವ 
ಹಿತ್ಕಶ್ರಮ ೬ ೬.೬ ಅಪಸ್ಮಾರ ಲಜ್ಜಾ ವಿಷಾದಸ್ಥಿತಿ ಚಿತ್ತಭ್ರಂಶ ಮೋಹಾ 
ಮಯುಕೃತಿಗಳಿವಿಂತೆಯ್ದೆ ಸಂಚಾರಿಭಾವಂ (ಕಾಅ್ಮಾನ, ೬43) ; ಮತಿ ಲಜ್ಜೆ 
ಆವೇಗ ಶಂಕೆ . -ಅಪಸ್ಮ್ಮಾರವೆಂಬ ಮೂವತ್ತುಮೂಣು ಸಂಚಾರೀಭಾವಂ 
ಗಳಿಂ ಪರಿವರ್ಧಿಸಿ (ನೇಕ, ೦60)- [ಸಂ. ಲಜ್ಜಾ] 

ಲಜ್ಜೆಕಾತಿ (ನಾ)- ನಾಚಿಕೆಯ. ಸ್ವಭಾವದವಳು ; ಲಜ್ಜಾಶೀಲೆ : ಮಾನ 
ಭೂಷಣೆ ಲಜ್ಜಿಕಾತಿ ಸೌಜನ್ಯನಿಧಾನೆ ಗಂಭೀ 

[ಲಜ್ಜೆ 4 ಕಾತ್ಯಿ] 


ಲಜ್ಜೆಗಾ (ಕ್ರಿ). ನಾಚಿಕೆಯಿಂದಿರು ; ಸಂಕೋಚವನ್ನು ಉಳಿಸಿಕೊಳ್ಳು; 
ಸುತ್ತಲುಂ 'ಸಖೀಜನಮಿರೆಯುಂ ವಿಚಾರಿಸೆನೆ ದುಃಖದೊಳಕ್ಕನಿರಲೈ ಲಜ್ಜೆ 


ಗಾಯೆನೆ ಗುರುಗಳ್ಳೆ ಬೆಳ್ಳಅಿನೆ ಚೇಟಕಿಯರ್ನೆರೆದಿರ್ದರೆಂಬದಂ ನೆನೆಯೆನೆ 
ಕೆಟ್ಟೆನೇನನಿರದಿಂತುಟು ವಿಭ್ರಮದಿಂದೊಡರ್ಚಿದೆಂ (ಕಾರಂಣು- ೬0). 
[ಲಜ್ಜೆ ತಕ] 


ಲಜ್ಜೆಗೆಡು 


ಲಜ್ಜೆಗೆಡು (ಕ್ರಿ). ನಾಚಿಕೆ ಇಲ್ಲವಾಗು ; ನಿರ್ಲಜ್ಜೆಯಿಂದ ವರ್ತಿಸು: 
ತೊಟ್ಟನೆ ಲಜ್ಜೆ ಗೆಟ್ಟಟ್‌ವುಗೆಟ್ಟಿನ್ನಂತೆ ಕಣ್ಣೆಟ್ಟು ಪೇಬಕೊಲವಿಂದಿಂತೆರ್ದೆಗೆಟ್ಟ 
ರಾರ್‌ (ಉರ: ೭೬೩೦); ಲಜ್ಜೆಗೆಟ್ಟ ಪೆಣ್ಗಳಂತೆ ಮೇಲ್ವಾಯ್ಚ ಪೆರ್ಬುಲಿ 
ವಿಂಡಿಂ  (6ರಾತ್ಕು. 4-3೩) ; ಲಯ್ಲೆಗೆಟ್ಟಾದರೊ ಲಿಂಗವನೊಲಿಸುವೆ. 
(೨8ರ. vee). [ಲಜ್ಜೆ 4 ಕೆಡ್ಕು] 

ಲಜ್ಜೆಗೇಡಿ (ನಾ). ನಾಚಿಕೆಗೇಡಿ ; ನಿರ್ಲಜ್ಜ : 'ಲಜ್ಜೆಗೇಡಿತನ` ಪರಾ. 

[ಲಜ್ಜೆ ., ಕೇಡಿ 

ಲಜ್ಜೆ ಗೇಡಿತನ (ನಾ). ನಾಚಿಕೆಯಿಲ್ಲದಿರುವಿಕೆ ; ನಿರ್ಲಜ್ವತೆ : ನನ್ನ ಲಜ್ವಿ 
ಗೇಡಿತನವನ್ನು ಮನ್ನಿಸಬೇಕು (ಕರೇವ- ೬೪)- [ಲಜ್ಞಿಗೇಡಿ 4 ತನ] 

ಲಜ್ಜೆಗೇಡು (ನಾ). ೧. ನಾಚಿಕೆಗೇಡು; ನಾಚಿಕೆಯಿಲ್ಲದಿರುವುದು. 
೨. ಅವಮಾನಾಸ್ಪದವಾದುದು ; 
ದುದು : ಅಜ್ಜಿಯಿಲ್ಲದ ಮನೆಯು ಮಜ್ಜಿಗಿಲದ ಊಟ ಕೊಜ್ಜೆಯ 
ಮನೆಯು ಇವು ಮೂಡು ಲಿಜ್ಜೆಗೇಡು (ಸರಕ್ಕ, ೭50). 

[ಲಜ್ಜೆ 4 ಕೇಡು] 
ಲಜ್ಞೆಗೊಳ್ಳು (ಕ್ರಿ). ನಾಚಿಕೊಳ್ಳು ; ಸಂಕೋಚಪಡು ; 


ನಾಚಿ: 


ರಿಲ್ಲದರ 


ಲಜ್ಜೆಗೊಂಡಂತೆ ಅಡಗಿಕೊಂಡಿರುವುದು (ತ್ಕೋತಿರ್ನ, ೬4). 
[ಲಜ್ಜೆ 4 ಕೊಳ್ಳು ( ಎ ಕೊರ) ) 

ಲಜ್ಜೆಪಡು (ಕ್ರೆ). = ಲಜ್ಜೆಗೊಳ್ಳು: ಎಲೆ ಮಗಳೆ. ಒಂದು ಮುಹೂರ್ತ 
ಲಜ್ಜೆ ಪಡದಿರು (ಗಳ. ೬-೩) ; ತನ್ನ ವೃತ್ತಿ ಕೀಳಾದುದೆಂದು ಭಾವಿಸಿ 
ಕೊಂಡು ಲಜ್ಜೆ ಪಡಬಹುದೆಂಬ ಕಲ್ಪನೆ ಸರ್ವಸಾಧಾರಣವಾದುದು (ಕ್ಯು. 
ort). [ಲಜ್ಜೆ 4. ಪಡು) 

ಲಜ್ಜೆಯೇಕು (ಕ್ರಿ). ನಾಚಿಕೆಯನ್ನು ಹೊಂದು; ಸಂಕೋಚವನ್ನು | 
ತಾಳು: ಗಣಕರು ಲೆಕ್ಕಿಸಲಾಜದೆ ಬೆಆಗಾಗೆ ಪರಸಮಯಿಗಳ ಮೊಗಂ 
ಬೆಳ್ಬೇಟ್‌ ಬಿಜ್ಜಳನ ಮೊಗಂ ಲಿಜ್ಮೆಯೇಣಕಿ ಶರಣರ ಮೊಗಂಗಳು ಹರು: 
ವೇಟ್‌ (016. 6-036). [ಲಜ್ಮೆ 4 ಏಟು (ಎ ಏಜ) ] 

ಲಜ್ಜೆವೆರಸು (ಕ್ರಿ). ನಾಚಿಕೆಯಿಂದ ಕೂಡಿಶು ; ಸಂಕೋಚಗೊಳ್ಳು : 
ಕುವರನಂ ಧಟ್ಟಿಸಿ ಮರಾಳಧ್ವಜಂ ಕೇಳ್ಪೊಡಡಿಗಿಟ್ಟ ದಿಟ್ಟಿಯಿಂದಂಜು 
ತೊಯ್ಯನೆ ಲಜ್ಜೆವೆರಸಿ ಬಿನ್ನೆ ಸದೆನವಂ ಪಿತಂಗೆ (ಶೈವಿಭಾ- ೦೦-3೪); 
ಸಹ್ಮಾತಿಸತಿಯರಿನಿಯರ ಸನ್ನಿಧಿಯೊಳು ಲಜ್ಞಿದೆರಸಿ ರುಜಿ್ರದು 
ae): [ಲಜ್ಜೆ 4 ಬೆರಸ್ಕು ( < ಬೆರೆಯಿಸು )] 

ಲಟಕ್‌ (ನಾ). ಒಂದು ಅನುಕರಣ ಶಬ್ದ: ಕೈಯಲ್ಲಿಯ ಪೆನ್ನನ್ನು 
ಕೆಳಗಿಟ್ಟು ಕೈಯ ಬೊಟ್ಟು ಲಟಕ್ಕೆನಿಸಿಕೊಂಡರು (6೮. 6 ಏಕ್ನೆರ) 

ಲಟಕಟ (ನಾ). ಬಳಲಿಕೆ; ಆ: “nn ಅ]12ಕಟಮೆಂದೊದೆ. 
ಬಳಲಿಕೆ” (90 - 40)- 'ಲಟಕಟಿಸು' ಪರಾ- 


ೃತ್ತಿಕಾಪುಂಜವು 


(sou. 


ಯಾಸ : 


ಲಟಕಟಿಸು (ಕ್ರಿ). ೧. ಬಳಲು ; ಆಯಾಸಗೊಳ್ಳು : ಗುಸಿಯಾದನು 
ಪವನಸುತನೆಳ್ಳೈಸು ಮಿಡುಕದು ಬಾಲ ಊರ್ಧ್ವಶ್ವಾಸಲಹರಿಯಲಡಿ 


ಗಡಿಗೆ ಲಟಕಟಿಸಿದನು ಭೀಮ (ಕುಪ್ಮಾಂಿ- 00-00) ; ಖಂಡೆಯವನುರೆ 
ರುಡಿದು ಕಿಟಿ ಲಟಕಟಿಸೆ ಘಾತಿಸಲು (ಆನೂರ. ೦-೪-3೯). ೨. ಆತುರ 
ಪಡು ; ತವಕಿಸು ; ಹಾತೊರೆ : ತದ್ವಾದಿಗುತ್ತರಂಗುಡಲೆಂದು ಲಟ 
ಕಟಿಪ ಸಮಯದಲ್ಲಿ (ಕರ್ಮಣಾ: 0-0); ಫಟ ಬೀಳಲವಳಿದ್ದ ಬಳಿಗೆ ಬಂದಪೆ 
ನೆಂದು ಲಟಕಟಿಸಿದನು ಕುಮಾರ (643. ೩೦-೩೩) ; ದನುಜರಾರ್ಭಟಿಸಿ 


ದರ್‌ ಜಯಕೆ ಲಟಕಟಿಸಿದರ್‌ (ತೆಂತ್ರ- 0೬-00) ; ಲಟಕಟಿಪ ಸಮರಲಂಪಟರ 
ಭುಜಗಳ ಹೊಯ್ಸ (ಕೈಬಳಾ. ೪-0೪). ೩. ಉದ್ರೇಕಗೊಳ್ಳು ನ 
ಉದ್ದೀಫನಗೊಳ್ಳು : ಉಕ್ಕಿದಾ ಕಿವಿವೇಟ ಕಣ್ಟೇಟಕ್ಕೆ ತಂದುದು ಕುಗ 
ಳೀಕೆಯ ಮುಕ್ಕುಳಿಸಿ . ಮೈಸೋಂಕಿನಲಿ ಲಟಕಟಿಸಿದುಹೆ ಹೃದಯ 


೭೬೮೪ 


ಅವಮರ್ಯಾದೆಯಿಂದ ಕೂಡಿ| 


ಲಟಲಟಿಸು 


ಹೆಚ್ಚಿದೆತಿ ಬಲದಟವಿಯನು ಸವದುದು ಪಾರ್ಥಮಾರಕರಜಾಲ 
(ಕುಪ್ಮಾರ್ರೋ- 2-೬೦). ೪. ಅಬ್ಬರಿಸು; ಆರ್ಭಟಮಾಡು : ಸಂತೈಸಿ 
ಕೊಂಡಟಮಟಸಿ ಗದೆಯ ಹೊಯ್ದು 4 ಹೆಚ್ಚದನೌಕಿ ಬೊಬ್ಬಿಡುತ ಪುಟದ 
ಕಂತುಕ ದಂತೆ ಫಣಿ ಲಟಕಟಿಸಲೌಕಿತು ಗಿಡಗನೆಅಕೆಯ ಪುಟದ ಗಿಳಿಯಂದದಲಿ 
ಗಿಆಾ ಗಿಜಾಗುಟ್ಟಿದನು ಭೀಮ (ಕುಣತ. ೦೩-೬೪) ; ಪಟಹಡಿಂಡಿಮುವಾದ ಗೆ 
ಮುರಿತಾಪ 'ರಿತಂಬಟಿದಮಾಮಿಗಳಾದಿಯಲಿ ಲಟಕಟಿಸುವ ನಾನಾವಾದ್ಯ 
ಸಕಲದಿಕ್ಕಟ ಬಿರಿವಂತೆ ಗರ್ಜಿಸಿತು (ನಶ. ೩-೪) ೫. ಹೀಗಳೆ ; 
ಕೀಳುಮಾಡು : ಮಟಫಲವನತಿಗಳೆದು ಬಿಂಬದ ಲಟೀಟಿಸಿ 
ಕುಟಿಲ ಕುಂತಳೆಯಧರಪತಿಶಯದಿಂದಲೊಬ್ಬದುದು [Ce 
೬. ತಗ್ಗು; ಕಡಮೆಯಾಗು : 


೨೩-೩೭). 


i ರೈೊಳದ ಲಳಿ ಲಟಕಟಿಸೆ ಮಾರ್ಗಸ್ಟಲಿತ 


ಖೇದಸ್ವೇದಬಿಂದುಗಳೊಳಸರಿಯೆ ರೋಮಾಳಿ ಚಾಳಿಸೆ.. ಭಾವೆನುತ 
ಭುಲ್ಲವಸಿದನು ಭೀಮ (ಕುಣ್ಮಾಅ- 00-39) - [ಲಟಕಟ ಡಾ ದ ಇಸ್ಟು] 


ಲಟಕರಿಸು (ಕ್ರೆ). ಲಟಲಟವೆಂದು ಸದ್ದುಮಾಡು ; ಲಟಲಟಾ ಲಟಲಟಾ 


|  ಆಟಕರಿಸಿ ವನಜಜುಂಡ , , , ಬಿಚ್ಚುತಿರಲು (ಎರಕ. ೩೩- 1). 
16 [ ಲಟಕರಣ್ಯ 4 ಎ ಇನ್ನು] 
ಲಟಕಾಯಿಸು (ಕ್ರಿ). ತೂಗುಹಾಕು; ನೇತುಹಾಕು : ಮಾಧವನ... 
ಚಿತ್ರ ಅವನ ಬಲಪುರ್ಶ್ವದನ್ಲಿ ಕಟ್ಟಿಗೆಯ ಫಳಗೆ ಲಟಕಾಯಿಸಿತ್ತು 
(oes. 1. on). [ ಲಟಕ್ಕಾ (P + ಹಿಂ. ಲಟಕನಾ, ಲಟಕಾನೂ; 
| ಮರಾ. ಲಟಕಣೇ) + _ ಇಸ್ಶು] 
ಸಾ ಲಟಕಿ " ನೆಟ್ಟಿಕೆ` ನೋ. 
ಲಟಕಿಮುರಿ 'ನೆಟ್ಟಿಗೆಮುರಿ ನೋ, 
ಲಟಕು "ನೆಟ್ಟಿಕೆ ` ನೋ. 
ಲಟಕುಮುರಿ ` ನೆಟ್ಟೆಗೆದುರಿ ' ನೋ. 
|ಲಟಕ್ಕು `ನೆಟ್ಟಿಕೆ' ನೋ. 
38 ಲಟಪಟ (ನಾ). ಒಂದು ಅನುಕರಣ ಶಬ್ದ : ಕೈಕಾಲು ಸತ್ಯ 
ಹೋಗಿ ಲಟಪಟ ನಡುಗುತ್ತದೆ. (ಯಂಂಜ ೪-೪0); ಜಾತಿಕುದುರೆಗಳು 
| ಮೆಲ್ಲನೆ ಘೂಂಕರಿಸುತ್ತ ಓಟ ಕಿತ್ತುವು ; ಅವುಗಳ ಗೊರಸು ಕಲ್ಲಿಗೆ ತಗುಲಿ 
ಉಟಪಟ ಧ್ವನಿ ಹೊರಹೊಮ್ಮುತ್ತಿತ್ತು (ಭ್ರ. (೬6). 
ಲಟಪಟ (ಅ). ಒಮ್ಮಿಂದೊಮ್ಮೆಲೆ; ಇದ್ದಕ್ಕಿದ್ದಂತೆ : ಏತಜ ಕಟಪಟಿ 
36, ಒಂದಿನ ಹೋಗುತಿದ್ದೆ ಲಟಪಟ್ಟ (ನಸ 3 ಶಣ್ಣಂ). 


ಲಟಪಟೆ (ನಾ): ಒಂದು ಅನುಕರಣ ಶಬ್ದ; ಓತು ಉಊಫಟೆ ಶಬ್ದಗಳ 
ಬಲ್ಲೆನೆಂದೆನುತೆ ಚಾತುರ್ಯದಿಂದೆ ಕಲ ಶಬ್ದಗಳ ಗೇಟಿಕ್ಕಿ (380: 0-30), 
ಲಟ (ನು). ಒಂದು ಅನುಕರಣ ಶಬ್ಧ ಲಟಲಟಾ ಲಟಲಟಾ 


ಲಟಕರಿಸಿ ವನಜಡುಂಡ . . . ಬಿಚ್ಚುತಿರಲು '(8ಿಾಕ್ಸ. ೬8-೪); ನೆಲವ 
ss ಲಟಲಟ ಮರಿಯೆ ಮೆಟ್ಟಿದ ಪೆಡಂಭೂತಗಳಿಲ್ಲಿದೆ ? (ಕಂ. 30-0) 
“ ಲಟಲಟನೆ ', “ಲಟಲಟಿಸು' ಪರಾ. ` 


ಲಟಲಟನೆ (ಅ). ಲಟಲಟ ಎಂದು ಸ ಕಟ್ಟಿದ 
ಲಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟಡಿಯಾಗಿ ಬೀಳುವ 
ಲೊಟ್ಟಿಮೂಳನ ಕಂಡಡೆ ಮೆಟ್ಟಿದ್ದ ಎಡಪಾದರಕ್ಷೆಯ ತಗೊಂಡು ಲಟಲ। 


ದ್ಹಾಗುವಂ 
ಎ 


ಟನೆ 


46 ಹೊಡಿ (ತತತಾ- 7, ೩39-0೨); ಲಟಲಟನೆ ಲಟಿಗೆಹೊಡೆಯುತಲಹುವು 
ಮೊಳೆ ಗಳನ (ಕರುಕ್ತಾ, 4-04) [ ಲಟಲಟ 4 — ಅನ್ನೆ ] 
ಲಟಲಟಿಸು (ಕ್ರಿ). ೧. 'ತವಕಿಸು; ಆತುರಪಡು : ನೆಜನೆತ್ತಿ ಬೈವ 


ಪುರುಡಿಪ ಜಜ್‌ಚುವ ಪಿರಿದಲಸಿ ಕೂಡ ಲಟಲಟಿಸುವ ಮೇಲ್ಬರಿಯದೆ. 


ಸೋಂಕುವ ಕೂರದೊಡೆಆಗುವ ವಏಟನೆಗ್ಲನಲ್ಲೆ (464. 00% ಪಟ್ಟು 
ಟ| ನೋಡುವ ದೈಷ್ಟಿಯೆವೆಯಿಕ್ಕೆ ಲಟಲಟಿಸುತಿರೆ. ಚಿತ್ತ (ಸೋರು. ೨-೩3); 


(೪೫ರ. ೧೬-೩6), ನಿಟಿಲನೇತ್ರನ ಕೋಪಶಿಖಿ ಲಟಕಟಿಸುಮುತಿರೆ ಸಿಕ್ಕಿತಳಲಿಗೆ 


ಕಟಕದೊಳದ್ದಾನೆಕುದುರೆ ಬೆದೆಣಿ ಲಟಲಟಿಸುತತ್ತಿತ್ತಲೋಡಿದುವು 


ಲಟಹ ೭೬೮೫ ಲಟ್ಟೆಕಾರಿಕೆ 
64: ೫-೩೬)- ೨. ಹಿಂಸೆಪಡು; ತೊಂದರೆಗೊಳೆಗಾಗು : ಕೊಟ್ಟಾರು ಹಿಟ್ಟಿಲ್ಲದಿದ್ದರೆ ಕುಟ್ಟಿ ಲಟ್ಟಣಿಗೆಯ ಭಟ್ಟನೆ ಸಿಟ್ಟಿಗೆದ್ದಾರು 
ಹಸಿವು ನೀರಡಕೆಯಿಂ ಲಟಲಟಿಸುತಿಹ' ಬಾಧೆ (ಶೀಕ್ಕತೆ-. 1-35-3): (ತಂತ್ರ. ೦೩-೫೨): ಲಟ್ಟಿಣಿಗೆ: ೧೦” ಉದ್ದೆವಿರಬೇಕು (ಕತುಖ- 


೩. ಉತ್ಸಾಹದಿಂದ ಮುನ್ನುಗ್ಗು : ಪುಟಚಂಡಿನಂತೆ ಲಂಭಿಸುತಾಗೊಳ 
ಹೊಕ್ಕು ಪಟುವಾದ ಶೌರ್ಯದೇಳ್ಗಿಯಲಿ ಲಟಲಟಿಸುತ ಕುಲಾಳ ಖಂಡಿಸು 
ತುತೃಟದಲಿ ಕಲಿಯೇಅಕ ಮೆಟ್‌ದ (ಕೃತಂ: ೦೮-೦೨). ೪. ಚೂರು 
ಚೂರಾಗು; ಛಿನ್ನಛಿನ್ನವಾಗು : ನಟಿಸಿ ಮೇಗೆತ್ತಿ ಕುಕ್ಕುಲಸಿ ನೆಲನಂ 
ಟೊಣೆದು. ಹಲಗೆಯೊತ್ತಿನೊಳಸಿಯುನು ಲಟಲ[ಶಾಕಾಂ. 5]ಟಿಸಲಿಕ್ಕೆ 
ವಾಮಾಾಂಗೆ ಕುಸಿಯಲು (ಸೋಶು5. 8-00): [ಲಟಲಟ 4 --ಇಸ್ಕು] 

ಲಟಹ (ನಾ). ಸೊಗಸು ; ಸೌಂದರ್ಯ ; ಪಣಕಿಯಂ ಪೊಯ್ಲಿಯೊಸೆದು 
ರಾಗಿಸಿ ತ್ರಿದಂಡಮನೆತ್ತಿ ಸೊರ್ಕಿದೆ ಪ್ರಜೆವೆರಸು. ಲಟಹದಿಂದಾಡಿದೊಂ 
(ಏರ - ೦೦-೦೩); ಲಟಪ[ಣಣ. ನ]ಯಂತಂಗಳ್‌ ದುಗ್ಧಚ್ಛಟೊ; 
ಲಂಗಳ್‌ ತದಮರಚಮರರುಪಂಗಳ್‌ (60. ೬-೩0); ಆ ತರಳಾ 
ವಿಲಾಸಮಾ ಲಟಹಮಾ ಲಾವಣ್ಮಮಾ ಪುಣ್ಮಮಾ ದರಹಾಸಾಮೃತಮೇಳಿ 
ಮನಂಗೊಳಿಸಿತೋ (ಗಂಯು- «-30)- [ಸಂ.] 

ಲಟಾಪಟ (ನಾ)- ಹೊಡೆದಾಟ ; ಗುದ್ದಾಟ: ನನೆಗೂ ಅವನಿಗೂ 
ಒಮ್ಮೆ ಆಗಿತ್ತು ಅಟಾಪಟಿ (ಉಕ: ೪); ಗಂಡಹೆಂಡತಿ, ಮಾವ-- 
ಅಳಿಯ ಇವರಿಗೆ ಲಟಾಪಟಿ ಜಗಳೆಗಳಾದದ್ದುಂಟೂ (ಕುಜನ: 3೪) ; 
ದೊಣ್ಣೆಗಳ ಲಟಾಪಟಿ ಶಬ್ದ ಮುಂತಾಗಿ ಬಹಳ ಗದ್ದಲವು ಹತ್ತಿತು 
(ರೇ2033- ೦೬6)- 1... ಹಿಂ. ಮರಾ. ಲಟಾಪಟೀ] 

ಲಟ (ನಾ). ಒಂದು ಬಗೆಯ ಭಕ್ಷ್ಯ: ಭಾಗ್ಯಪುರದ : ಚಿನ್ನಿಗರಾಯಗೆ 
ಮಾಡಿದ ಸೇವೆ. . - ತುಪ್ಪದ ಲಟ ಬೆಲ್ಲದ ಕರ್ಗುಯ ೧೦ ತಾಂಬೂಲಕೆ 


ಅಡಕೆಯ ಹೋಳು ೧೦ (ಎ೪: ೩1, ತೊಳಲಿ, 004-0೮; 1566) [?] 
ಲಟಿಕಿ ' ನೆಟ್ಟಿಕೆ "ನೋ. 
ಲಟಿಕಿಹೊಡೆ. ಲಟಿಗೆಹೊಡೆ (ಕ್ರಿ). ಚಿಟಿಕೆಹಾಕು: ನಾನು ..- 


ಹೇಳಿದರೆ ನಿನ್ನ ಬಾಯಿ ಶಾನೇ ಮುಚ್ಚುವುದು. (ಲಟಿಕಿಹೊಡೆಯುವಳು) 
(೫ರವೈ. ೩4) ; (ಆಕಳಿಸಿ ಲಟಿಕಿಹೊಡೆದು) ಕಂಲುಯತಸ್ಮೈೈನಮ; 1 
(ಕೂಸಂತಾ- 90). ಲಟಿಗೆಹೊಡೆ: ಲಟಿಗೆಹೊಡೆದು ಮೇಜು ಗುದ್ದಿ 
.* ಒಮ್ಮೆಲೆ ನನ್ನನ್ನು ಮಾತನಾಡಿಸಿದ (ಗಾತ: ೨೦) ; ಲಟಲಟನೆ 
ಲಟಿಗೆ ಹೊಡೆಯುತಲಿಹವು ಮೊಗ್ಗೆಗಳು (ಕರುಕ್ರಾ- ೪4-04): 
[ಲಟಿಕಿ ( ನೆಟ್ಟಿಕೆ) .. ಹೊಡೈ (- ಪೊಡೈ)] 
ಲಟಕೆ `ನೆಟ್ಟಿಕೆ' ನೋ. 
ಲಟಕೆಮುರಿ 'ನೆಟ್ಟಿಗೆಮುರಿ' ನೋ. 
ಲಟಿಗೆ 'ನೆಟ್ಟಿಕೆ' ನೋ. 
ಲಟಿಗೆಮುರಿ 'ನೆಟ್ಟೆಗೆಮುರಿ' ನೋ. 
ಲಟಿಗೆಯೊಡೆ "ಲಟಿಕಿಹೊಡೆ' ನೋ- 
ಲಟುಕಿಕೆ (ನಾ). ಒಂದು ಬಗೆಯ ಪಕ್ಷಿ: ಚಿಕ್ಕಹಕ್ಕಿಯಾದ ಲಟುಕಿಕಿ 
ಕೂಡ ತನ್ನ ಗೂಡಿನಲ್ಲಿ ಬೇಕಾದುದನ್ನು ಹೇಳಬಲ್ಲುದು (ಬರ್ಕೆ. ೪0). 
(ಎಸೆ. ಲಟ್ವಾಕು ?] 


ಲಟುಕು (ನಾ). ಸೊಗಸು; ಸೌಂದರ್ಯ : ಸಾಮಾನ್ಯವಾಗಿ ಅಂಥ 


ಲಟುಕು ಅವರ ಸ್ವಂತದ್ದಾಗಿರುವುದು (4:2. ೬). [ವ ಸಂ. ಲಟಹ] 
ಲಟ್ಟ (ನಾ)- ದುಷ್ಪ ; ನೀಚೆ; ಧೂರ್ತ: “ಅಂಡ -- ಲಡ್ಮ(ಟ್ವ) 


= ಧೂರ್ತ. ಅಸಭ್ಯ” (ತರಳ, ೩೪). 
ಲಟ್ಟ್ವ “ಲಠ್ಮ' ನೋ: 
ಅಟ್ಟಣಿಗೆ (ನಾ). ೧. ಚಪಾತಿ, ಹಪ್ಪೆಳೆ ಮುಂತಾದುವನ್ನು ಲಟ್ಟಿಸುವ 
(ಮರದ) ಉರುಳೆಯಂಥ ಸಾಧನ; ರತ್ತೋಡಿ; ಲತ್ತೋಡಿ ; 
ಲತ್ರೆಗುಣಿ: ಹಿಟ್ಟನು ಕೊಟ್ಟರೆ ಭಟ್ಟರು ರೊಟ್ಟಿಯ ಥಟ್ಟನೆ ಸುಟ್ಟು 


[ಸಂ.] 


86 


46 


೬). ೨. ಮುದ್ರಣಯಂತ್ರದಲ್ಲಿ ಜೋಡಿಸಿದ ಅಚ್ಚಿನ ಮೊಳೆ 
ಗಳಿಗೆ ಮಸಿಯನ್ನು ಹಚ್ಚುವ ಉರುಳುಕಂಬಿ ; ಉರುಳಿ: ಅಕ್ಷರ 
ಗಳೆಲ್ಲ ಆ ಕಲ್ಲ ಮೇಲೆ ಮೂಡುತ್ತವೆ... ಅದರ ಮೇಲೆ ಮಸೀ 
ಹೆಚ್ಚುವ ಲಟ್ಟಣಿಗೆಯನ್ನು ಆಡಿಸಿ, ಮೇಲೆ ಬಿಳೇ ಕಾಗದವನ್ನು ಹಾಕಿ 
ಒತ್ತಿದ ಕೂಡಲೆ ಅದರ ಮೇಲಿನ ಆ ಕಾಗದದ ಮೇಲೆ ಮೂಡುತ್ತವೆ 
(ಮಂ. ೪-೨೨೫). [?-/ಮರಾ-ಲಾಟಣೀ, ಲಾಟಣೇ] 
ಲಟ್ಟನೆ (ಅ). ಕೂಡಲಿ ಎಂಬರ್ಥವನ್ನು ಸೂಚಿಸುವ ಒಂದು ಅನು 
ಕರಣಾವ್ಯಯ : ಉದಾರ ಹುದ್ಧರಿಗಳ ಲೆಳ್ಕಪತ್ರವನ್ನು ಲಟ್ಟನೆ ಗೋಡೆಗೆ 
ನೇತುಹಾಕಿದ ಯ ಮೇಲೆ ಹಚ್ಚಿಡುವ (ಮು4ಗಾಫು- ೩೬); ಅದರ ವಾಸನೆ 
ನಿನಗೆ ಲಟ್ಟನೇ ಬಡೀತದ (ರಕತ. 21. ಇ). [ಲಟ್ಸ್‌ 4 - ಅನ್ನೆ] 
ಲಟ್ಟಲೂರ್‌, ಲತ್ತಲೂರ್‌ (ನಾ).ಒಂದು ಊರಿನ ಹೆಸರು ; p ಈಗಿನ 
ಪೃದಲ್ಲಿರುವ ಲಾತೂರ್‌ ; ಲಟ್ಟಿಲೂರ ಪುರಪರಮೇಶ್ವರಂ 
ನಾಮಾಂಕಿತ ಲಕ್ಷ್ಮೀವಲ್ಲಭೇಂದ್ರಂ (29. ಸ11' 206-041 814). 
೭ ಲತ್ತೆಲೂರ್‌ ಪುರವರೇಶ್ವರೆಂ (ಇಂ. ೫1x 0೪6-6: 96) 
[? + ಊರ] 
ಲಟ್ಟಿವಾಡ (ನಾ)- ಒಂದು ಊರಿನ ಹೆಸರು: ಬಧಮಾಳೆದ್ವಾದಶಸ್ಕಾನ್ತಃ 
ಲಟ್ಟಿವಾದೊ(ಡೋ)ನಾಮಗ್ರಾಮಃ ತ್ರಿ (25-೪11: 300-90 ; 
ತು. 10%ಸೂ ಕ): [ಲಟ್ಟೈ 4 ವಾಡ ( ಬಾಡ) 
ಲಟ್ಟಿಸು (ಕ್ರಿ). (ಚಪಾತಿ, ಹಪ್ಪಳ ಮೊದಲಾದುವನ್ನು ಮಾಡಲು) 
ಹಿಟ್ಟಿನ ಉಂಡೆಯನ್ನು ಲಟ್ಟಣಿಗೆಯಿಂದ ಒತ್ತಿ ತೆಳ್ಳಗೆ ಮಾಡು: 
ಮೊನ್ನೆ ಬೇಸಗೆಯಲ್ಲಿ ಲಟ್ಟಿಸಿದ ಹಪ್ಪಳ, ಇಟ್ಟ ಸಂಡಿಗೆ, ತುಂಬಿಟ್ಟ 
ಉಪ್ಪಿನೆಕಾಯಿಭರಣಿ ಎಲ್ಲ ತೆರೆದಿಡು. (40ಕು. ೦೬-೭), ಭವಾನಿಯು 
ಹಪ್ಪಳವನ್ನು ಲಟ್ಟಿಸುತ್ತಾ ಮಾಲಿನಿಯೊಡನೆ ಹರಟೆ ಹೊಡೆಯುತ್ತಲಿದ್ದಳು 
(ವಾಗ್ಳು- ೨೪). [ಲಟ್ಟ್ಯ (ಐ «- ಮರಾ. ಲಾಟಣೀ) 4. ಎ ಇಸ್ಟು] 
ಲಟ್ಟೈ (ನಾ). ೧. ನಾಲಗೆಯಿಂದ ಮಾಡುವ ಒಂದು ಶಬ್ದ,- ಧ್ವನಿ; 
ಚಪ್ಪರಣೆ; ಲೊಟ್ಟೆ : ಅನೆ ಮುಂದಕ್ಕೆ ಹೊರಟಿತು . , . ಹಯಾತನು 
ಲಟ್ಟೇ ಹಾಕುತ್ತಲೇ ಇದ್ದ (ಕೊಗಾಕ್ಮ- ೨೪೨). ವ. ವೃರ್ಥವಾದುದು ; 
ನಿಷ್ಟಯೋಜಕವಾದುದು : " ಲಟ್ಟೆಕಾರ ' ಪರಾ- 
ಲಟ್ಟೈಹಾಕ: ಯಿಂದ ಶಬ್ದ ಮಾಡು ; ಚಪ್ಪರಿಸು; ಹಯಾ 
ತನು ಕಪ್ಪಗಳಾಚೆ ನಿಂತು ಲಟ್ಟಿಹಾಕಿದನು (ತೆಂಗಾಳ್ಮ- ೨೪4). 
ಲಟ್ಟೈ (ನಾ). ಎಳೆಯ ಬಿದಿರು; ಕಳಿಲೆ : ಎಳಮಾವಿನ ಮಿಡಿ ಮಾಗುಳಿ 
ಮೆಬಸಿನ ಕರೆ ಬೆತ್ತ ಲಟ್ಟೆಯಾಳೆಯ ಗೊಲೆಯಿಂದಳವಟ್ಟಿರೆ ಲಾವಣಕಂಗಳ 
ನಿಕ್ಕಿದರಾಗಳಟ್ಟ್‌ಾಯಿಂದೆಂಗನೆಯರ್‌ (ಸುಕುವಖ- 00-40) - 'ಚಿತ್ತರಟ್ಟೆ' 
ಹೋ: 
ಲಟ್ಟೈ (ನಾ). ಕೆಟ್ಟ ಹೆಂಗಸು; ದುಷ್ಠೆ 
ಕುಹಕದ ಫಟ್ಟೆಯರು ಲಟ್ಟೀಣ೫ಂ. 
[ ಸಂ. 
ಲಟ್ಟೆಕಾರ (ನಾ). ನಿಷ್ಪಯೋಜಕ ವ್ಯಕ್ತಿ : 


ಯಣವನ್ನುಂಗುವರು . , - ಲಚ್ಛೆಕಾರರನೇರಿ 


ಲುಬ್ಧಗುಣದಿಂದ ತೊಟ್ಟು 
ಘನ ಘಳಿಸಿ ಧರ್ಮಕ್ಕೆ ಥಟ್ಟನೆ 
ಲಟ್ಟೈ -ಕಾರ್ಕ (.-ಕಾಜ)] 
ಲಟ್ಟೆಕಾರಿಕೆ (ನಾ). ವೃರ್ಥವಾದದು ; ತಿರುಳಿಲ್ಲದುದು ; ಸತ್ವ 

ಎಲ್ಲದು ಮೊಟ್ಟೆಯ ಹೊರುವರು ಲಟ್ಟೆಕಾರಿಕೆಯ ಮಾತಾಡಿ 


ವದಗುವರು ( 


ಇರ್ಶೋತ್ರ- ೭-೪೦-೦೨). 


ವಿಲ್ಲದುದು : 
ಜಗದೊಳು ಸಿಟ್ಟಿಲಿ ಮೆರವರು ಪ್ರಜ್ಞಾನಿ (ಉರ್ನೋತ್ರ, ೬-೪೬-00). 
[ಲಟ್ಲಿಕಾರ 4 ಇಕಿ] 


ಲಠ 

ಅಕ್ಕ, ಲಟ್ಟ (ಗು). ೧. ದಪ್ಪವಾದ ; 
ಯಜಮಾನನಾಗಿದ್ದಾನೆ. ಈ ಲಕ್ಷ್ಮ ಹೊಟ್ಟೆಯವೆ (ರಕ: ೬೪). (ನಾ). 
ಪಿ ದಪ್ಪ; ಸ್ಥೂಲ : ಅಬ್ಬಾ ಎಷ್ಟು ಲಠ್ಮ_ಆನೆಯಂತಿದ್ದಾಳಲ್ಲ 
(188: 4); ಎರಡು ದಿನದಾಗ. ಎಷ್ಟ ಲಕ್ಕ ಆಗೀನಿ ನೋಡ್ರಿ (6a. ೦೯೪). 
೩. ಲಾಠಿ; ದೊಣ್ಣೆ : ಲಕಠ್ಮ ಹಿಡಿದ ಪೋಲೀಸಿನವನು ಗಸ್ತು ತಿರುಗು 
ತ್ತಿದ್ದನು (649). ಲಟ್ಟ್ಯ : ೩. ಅವರುಗಳ ಕೈಯಲ್ಲಿ ಹಣೆಮಟ್ಟದ 
ಲಟ್ಟಗಳಿದ್ದುವು (ಕೆಂಗಾಕ್ಕೆ- ೪೯೭)... [ಹಿಂ ಲಟ್ಕಾ; ಮರಾ. ಲಠ್ಮ] 

ಲಡತ್ತು (ನಾ). ಕುಸ್ತಿ ಜಟ್ಟೆಕಾಳಗ; ಮಲ್ಲಯುದ್ಧ : ನನ್ನ ಎದುರಿಗೆ 
ಅವರನ್ನು ಲಡತ್ತು ಮಾಡಿಸುತ್ತಿದ್ದರು (4೦ನೆ. ೦೪೦)- 

[+ ಹಿಂ. ಲಡಂತ್‌] 

ಲಡಾಯ "ಲಡಾಯಿ ' ನೋ. 

ಲಡಾಯಿ, ಲಡಾಯ, ಲಢಾಯಿ (ನಾ)- ಯುದ್ಧ; ಕಾಳಗ : ಆಯತದ 
ರಣರಾಜಕವ ನೋಡ್ದು ಭೀಮನ ಲಡಾಯಿಯಂದರಿದು ಗುರು ವಹಿಲದಿಂ 
ಬರುತಲು (ತರುಗ. ) ಚಿತ್ರೆಗಲ್ಲ ಪಾಳೆಗಾರನು ಶೀರ್ಯದವರ 
ಮೇಲೆ ಲಡಾಯುಗೆ ಲ್ಲಿ (ತ್ಮ ರಕ... 30); ಬಡಾಯಿ ಬಲ್ಲವನು ಲಡಾಯಿ 
ಬಲ್ಲನೇ? (ಣರ). ಲಡಾಯ : ಹೇರಳ ಲಡಾಯವಾಗಿ ಅವರ ಕಡೇ 
ಸುಮಾರು ೧೫೦೦ ಜನ ಪರಿಯಂತ್ರ ಮೃತವಾಗಿ (॥ತೇಂವ್ರ. ೭); 
ಇಬ್ಬರಿಗೂ ಪದ್ಧತಿಯಂತೆ ಬೈಗುಳದ ಒಂದು ಲಡಾಯವೇ ನಡೆದುಹೋಯ್ತು, 
(ಹಂಪ. 950). ಲಢಾಯಿ : ಉಗಿವವನೊಡನೆ ಏಕೆ ಲಢಾಯಿ? (66% 
98-೦೦). [.-ಹಿಂ. ಲಡಾಈ ; ಮರಾ, ಲಡಾಈ. ಲಢಾಕಈ] 

ಲಡಿ (ನಾ). ದಾರ ಮುಂತಾದುವುಗಳ ನೀಳವಾದ ಮತ್ತು ಸಡಿಲವಾದ 
ಸುರುಳಿ, -ಸರ : ನಿದ್ದೆಗೆಟ್ಟು ದಾರದ ಲಡಿಗಳನ್ನು ಅಳೆದರು . . 
ದಾರ ಕಡಿಮೆಯಿರುವುದರಿಂದ ಲಡಿಗಳನ್ನೆಲ್ಲ ನಿರಾಕರಿಸಬೇಕೆಂದು ದಾದಾ 
ಭಾಯಿ ಅಭಿಪ್ರಾಯಪಟ್ಟರು (೫ರ. ೬); ಗೂಡುಗಳನ್ನು ಸಂಗ್ರಹಿಸಿ. 
ಹಬೆಯಲ್ಲ ಇವನ್ನು ಬೇಯಿಸಿ ತುಂಡಾಗದ ಸಿಲ್ಫ್‌ನಾರನ್ನು ಲಡಿಗಳನ್ನಾಗಿ 
ಸುತ್ತುತ್ತಾರೆ (ಗೃಹಂ. ಒಟ್ಟ 1+-ಹಿಂ. ಮರಾ. ಲಡ್‌. ಲಡೀ) 

ಲಡ್ಡ (ನಾ). ದುಷ್ಪ; ನೀಚ; ಧೂರ್ತ: “ ಅಂಡ-ಲಡ್ಮೆ (ಟಿ) ಎ 
ಧೂರ್ತ. ಅಸಭ್ಯ `' (ಕರ್ಮಳೋ. (೪). [ಸಂ.] 

ಬಡ್ಡಿ " ಲೊಡ್ಡು ` ನೋ. 

ಲಡ್ಡಿಕೆ 'ಲಡ್ಡುಗೆ " ನೋ. 

ಲಡ್ಡಿಗೆ..' ಲಡ್ಡುಗೆ ` ನೋ. 

ಲಡ್ಡು, ` ಲೊಡ್ಡು ' ನೋ, 

ಲಡ್ಡು, (ನಾ). ಒಂದು ಬಗೆಯ ಸಿಹಿತಿನಿಸು; ಲಾಡು : ಮನಕಕ್ಕರ 
ತೋರುವ ಬುಂದೆಗಳು ಕರದಿಕ್ಸಿದ ಜಿಲ್ಬಿಲಿ ಲಡ್ಡ್ಮುಗಳು (೩6೧. ೪೬) ; 
ಲಡ್ಮು ತಿನ್ನುತ್ತೀಯಾ ? (ಉಂ. 0). " ಲಾಡು ' ಪರಾ. 

[ಸಂ./ಹಿಂ, ಲಡ್ಡೂ ; ಮರಾ. ಲಡ್ಮು] 

ಲಡ್ಗುಳ (ನಾ). ಇ ಲಡ್ಡು: ಲಡ್ಡುಕ ಪೂಪ ಗಾರಿಗೆ ಮುಂತಾದ ಪಲವು 
ಭಕ್ಷ್ಯಗಳ . . . ನೈವೇದ್ಯವೆತ್ತಿದನು (ಉಕ. ೯). (x0.] 

ಲಡ್ಡುಗ * ಲಡ್ಡ್ಮುಗೆ ' ನೋ. 

ಲಡ್ಮುಗೆ, ಲಡ್ಲಿಕೆ. ಲಡ್ಡಿಗೆ, ಲಡ್ಮುಗ (ನಾ). ಎ. ಲಡ್ಡು : ಪಲವುಂ 
ತೆಜದ ಲಡ್ಮುಗೆಗಳ್‌ ಮಂಡಗೆಗಳುಂ ಮೊದಲಾಗೊಡೆಯ ಪಲವುಂ ಭಕ್ಷ್ಯ 

ರೂಪಂಗಳುಮಂ ಕೊಂಡು (ನತ್ಮಾಂ 06-08) ; ವಿಷದ ಲಡ್ಡುಗೆಯ 

ನಿಕ್ಕಿಯುಂ ಗೆಲಲಾಜದೆ (ಕರಣ. ೨-೨ ತ) ; ಹೂರಿಗೆಯ 

ಲಡ್ಡ್ಮುಗೆಯ ಬೆಟ್ಟಿಂಗಳಲ್ಲಲ್ಲಿ (646. ೬-೦೦) ; ಮುಗಿಲ ಬೆನಕಗೆ ಲಡ್ಡುಗೆ 

ಗಳಾದವು ಸಮಸ್ತ್ರಗ್ರಹಸುತಾರೆಗಳು ಉದಾ. ೦೯-೦೪)- ಲಡ್ಡಿಕೆ ; 

ಸಡ್ಮಕನಿಗಿಂತ ನಂಟನಿಲ್ಲ, ಲಡ್ಡಿಕೆಗಿಂತ ಕಜ್ಮಾಯಎಲ್ಲ` (ಗಾರ). ಲಡ್ಡಿಗೆ : 


ಸ್ಥೂಲವಾದ : ಈಗ 


೭೬೮೬ 


ವ 


ಟು 


ಲತಾಡ 


ವಿಷದ ಅಡ್ಡಿಗೆ ಮೆದ್ದಿತು ಕೂಸು (ಕೃರುರ- 0-0-2) ; ಲಡ್ಡಿ (ಕಾ. ಡು] 
ಗೆಯ ಬಿಚ್ಚೂರಿಗೆಗಳಂ ಬಡ್ಡಿಸಿದರಂಗನೆಯರು. (ಖುರೇಪು- ೦೬-೫೪); ತರಗು 
ಲಡ್ಡಿಗೆಗೆ ಡೊಳ್ಳು ಗಣಪತಿಯೇ ಶ್ರೇಷ್ಠ (ಉತ). ಲಡ್ಡುಗ ; ವರದ 
ಪಾಶಾಂಕುಶಕ ಲಡ್ಡುಗದಿಂದೆ ಕರವಿಸೆವ . . , ಗಣನಾಥ ಕರುಣಿಸು 
ಮತಿಗೆ ಮಂಗಳವ (ಕೂತ: 0-೬). [ಇ ಸಂ. ಲಡ್ಮುಕ] 

ಲಡ್ಡುಮರ * ಲೊಡ್ಡುಮರ ` ನೋ. 

ಲಢಾಯಿ ' ಲಡಾಯಿ ' ನೋ. 

ಲತಾಂಗ (ನಾ), ೧. ಬಳ್ಳಿಯಂತೆ ಬಳುಕುವ ಕೋಮಲವಾದ 
ಶರೀರ ; ಕುಡಿಹ. ಸಿಂಗಾಡಿಯೋಲ್‌ ಹೊಳೆವ 
ಲತಾಂಗ (ಕ್ರಾತಣ. ೩-೨೬) ; ಮಾಲೆಗುರ್ಶಿಯರ . . 
ತಾಗಿ: ಬೀಗಿ: ದಕ್ಷಿಣಾನಿಲನಾತಿರೆ. ಪಶ್ಚಿಮಾನಿಲಂ ಮೈದೋಜಲೊಡಂ 
(ಕಾವತಿಕ. ೨-೨೩). ೨. [ಜೈನ] ದೀರ್ಫವಾದ ಕಾಲದ ಒಂದು. 
ಅವಧಿ.--ಮಾನ ; ಎಂಬತ್ತುನಾಲ್ಕುಲಕ್ಷ ಗುಣಿತಕ್ರಮದಿಂದ , . . 
ಲತಾಂಗ ಮತ್ತು ಲತಾ. 'ಮಹಾಲತಾಂಗ ಮತ್ತು ಮಹಾಲತಾ ಎಂಬವು 
ಕ್ರಮದಿಂದ ಆಗುತ್ತವೆ (ಕೈನ: ೩೦೬), [ಸಂ.] 

ಅತಾಂಗಿ, ಳತಾಂಗಿ (ನಾ). ೧. ಬಳ್ಳಿ ಯಂತೆ' ಕೋಮಲವಾದ ಶರೀರ 
ಪುಳ್ಳವಳು ; ಸುಂದರ ಸ್ತ್ರೀ : ನೀಳನೀರಜವನಂಗಳ ಚೆಲ್ವುಗಳೆಂಬುವಾ 
ಲತಾಂಗಿಯ ಕಡೆಗಣ್ಣ ಬೆಳ್ಜುಗಳ ಸಿಲ್ಕಿದ ಸಿಲ್ಫಿನ ಸಿಲ್ಕಿವಲ್ಲವೇ (ಶಶಳಾ- 
5-೬೦) ; ತಲ್ಲತಾಂಗಿಯ ನಾಮವಣ್ಣಲದೇವಿ' (114. ೪೬-೪) ; ಬಂದೆತ್ತಿ 
ದರು ರಾಘವಪ್ರಾಣಿಯಂ . , , ಲಂಕಾಲತಾಂಗಿಯರ್‌ [OT 
ಊಟ) ವಿ [ಸಂಗೀತ] ಒಂದು ರಾಗದ ಹೆಸರು ; ಅವರು 
ಹಾಡಿದ ಲತಾಂಗಿರಾಗದ ಕೀರ್ತನೆ ತುಲ ಸೊಗಸಾಗಿತ್ತು (ಕೂ). 
ಳತಾಂಗಿ ; ೧. ಪಕ್ಕಿ ಸೋವ ಳೂಂಗೀಜನದೊಂದು ಮೆಲ್ಲುಲಿಪುಮಂ 
ಕೇಳ್ದು (ಗಂ. ೨-೬)..." [ ಸಂ. ಲತಾಂಗೀ (ಲತಾ ಅಂಗ್ಲ. -)] 

ಲತಾಂತ (ನಾ). ಹೂವು ; ಪುಷ್ಪ : -ವಿಕಸಲ್ಲತಾಂತಮಂಜರಿ ಫಲ 
ದೇಟಕ್ಸಿಯರ ನೆಅಕಿಯೆ ಪೇಬ್ವಿನೋಲ್‌ (ರಣ. ೩40) ; ವಿಕ್ರಯಿಪರ್‌ 
ಸತಿಯರ್‌ ಲತಾಂತಮಂ (4. ೨.೨) $  ಅಂತೊಳಗೆ ಪುದುಗಿರ್ದ 
ಪರಿಮಳದೊಳೊಪ್ಪುವ ಅಕಾಂತಕುಟ್ಮಲದಂತೆ (4 ಹಣ. ೦-೦೪). 

[ಸಂ.] 

ಲತಾಕರ (ನಾ). [ನಾಟ್ಕ] ಮೂವತ್ತು ವಿಧವಾದ. ನೃತ್ತಹಸ್ತಗಳಲ್ಲಿ 
ಒಂದು; p “ಪತಾಕ ಅಥವಾ ತ್ರಿಪತಾಕಹಸ್ತಗಳೆರಡನ್ನು ಜೋತು 
ಬಿಟ್ಟು ಅಡ್ಡಲಾಗಿ ನೀಡುವುದು” (ಅ್ನಣ. ೨೩೦ ಣಹಣಂ) $ 
ಚತುರಸ್ರ. ಉದ್ವ ತ್ತ - . . ಕೇಠೆಬಂಧ, ಲತಾಕರ. ಕರಿಹಸ್ತ್ರ . . 
ವಲಿತ. ಲಲಿತ. ಈ ಮೂವತ್ತು ನೃತ್ತಹಸ್ತಂಗಳ [CON 

[ಸಂ.] 

ಲತಾಕ್ಷೇಪ (ನಾ). [ನಾಟ್ಯ] ಮೂವತ್ತೆ ದು ಬಗೆಯ ದೇಶೀಯ 
ಭೌಮಚಾರಿಗಳಲ್ಲಿ ಒಂದು; “ಕಾಲನ್ನು ಹಿಂದಕ್ಕಿರಿಸಿ ಪುನ; 
ಮುಂದಕ್ಕೆ ನೀಡಿ ನೆಲವನ್ನು ಕುಟ್ಟುವುದು” (4ರ ಆ ಗಣ, 
ಪಾದ): ಛುರಿಕಂ ವಿಸ್ತರಿಪ ನಿಕುಟ್ಟನಂ ಲತಾಕ್ಷೇಪುಖ್ಯಂ (ರಿ. ೬.09). 

3 [ಸಂ.] 

ಲತಾಗೃಹ (ನಂ). ಬಳ್ಳಿಮಾಡ ; ಲತಾಮಂಟಪ ; 
ಮಲಿಕಾಕುಸುಮದ ಬೆಳ್ಳ 
[CS ೯16) ; 
6-96 ವ). [ಸಂ.] 

ಅತಾಡ (ನಾ). ಹಿಂಸೆ ; ಕಾಟಿ; ತೊಂದರೆ; ಇಬ್ಬರೂ ನನ್ನದು ತನ್ನದು 
ಪಂದು ಮಗುವನ್ನು ಎಳೆದಾಡಿದರು. ಆ ಹಸುಳೆಯ ಈ ಲತುಡವನ್ನು 


ಲತಾಂಗದುಂ 


ಲತಾಗೃಹದೊಳ್ಳು 
ತಮಾಳದ . ಸುರ್ವು ಸುತ್ತಲುಂ 
ವನಲತಾಗೃಹಂಗಳೊಳ್‌ ವಿಶ್ರಮಿಸುತ್ತೆ (ಪತ್ಯತ್ರ- 


ಲತಾಬಂಧ 


ಸೆಹಿಸಲಾರದೆ ಗಟ್ಟಿಯಾಗಿ ಅತ್ತಿತು (ಸತ. ೩, ೦೮): 
[.- ಹಿಂ. ಲತಾಡ್‌] 

ಲತಾಬಂಧ (ನಾ). ಜಟ್ಟಿಕಾಳಗದ ಒಂದು ವರಸೆ ; ಮಲ್ಲಯುದ್ಧದ 

ಒಂದು ಪಟ್ಟು ಸ್ಟ: ಉರೋಬಂಧಂ ಲತಾಬಂಧಮುಜ್ಞ ಳೆ ರಾಖಾಚರ: 
.ಚಮತ್ಕರಿಸೆ ನಾನಾಕೌಶಲಂದೋಲ್‌ದರ್‌ (ಕಶಿಕಂ. ೪-೭೩), [59] 

ಲತಾಲೀಢ (ನಾ). ಬಳ್ಳಿಗಳಿಂದ ಆವರಿಸಿದುದು : ಲತಾಮಂಟಪ : 
ಪುರಮೆಲ್ಲಂ ಮಾಡದಿಂದಲ್ಲಿಯೆ ಪುರವನಮೆಬ್ಲಂ ಲತಾಲೀಢದಿಂ ಗೋಪುರ 
ಮೆಲ್ಲಂ ಚೈತ್ಯಗೇಹಂಗಳಿಂ. ೬೨೬ ರಂಜಿಸೆ (ಮಂತ: ೨-೩)- 

ಲತಾವೃಶ್ಚಿಕ (ನಾ).[ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು; "" 
ಕಾಲನ್ನು ಚೇಳಿನ ಬಾಲದಂತೆ ಹಿಂದಕ್ಕೆತ್ತಿ ಎಡಗೆ ಗೈಯನ್ನು ಲತಾ 
ಹಸ್ತದಲ್ಲಿ ಹಿಡಿಯುವುದು. ವಿ-ಆಕಾಶದಿಂದ ಬೀಳುವುದನ್ನು 
ಅಭಿನಯಿಸುವಾಗ” (ಉಸ್ಕರಂ, ೨೯೬ ಗಣ್ಮಾಶುಐರ) : ವೃಶ್ಚಿಕರೇಚಿತ 
ಲತಾವೃಶ್ಚಿಕ ... ಗಂಗಾವತರಣ - ಈ ನೂಜಕಿಂಟು ಕರಣಂಗಳ 
[ON [ಸಂ.] 

ಲತಾವೇಷ್ಟನ (ನಾ). [ಕಾಮಶಾ] ಹನ್ನೆರಡು ಬಗೆಯ ಆಲಿಂಗನಗಳಲ್ಲಿ 
ಒಂದು: ಪುಷ್ಕರ ವಿವಿಧಕ . - . ಲತಾವೇಷ್ಟನ - , - ಎಂಬ ದ್ವಾದಶ 
ವಿಧಾಲಿಂಗನಂಗಳಿಂ (ಶೇಕ. ೨೨೪) ; ನಿಂದಿರ್ದ ಪುರುಷನಂ ಸ್ತ್ರೀಯರು 
ಮರನನು ಬಳ್ಳಿ ಹ್ಯಾಗೆ ಹತ್ತುವುದೋ ಹಾಗೆ. . . ಪುರುಷನಂ ಬಾಗಿಸು 
ವಳು. ಇದು ಲತಾವೇಷ್ಟನವೆಂಬ ಆಲಿಂಗನ (ಕಾತು- 3೨೨). [ಸಂ.] 

ಲತಿಕಾಗೃಹ (ನಾ)- ಲತಾಗೃಹ : ಓರೊರ್ಮೆ ಸುರಭಿಪರಿಮಳೋ 
ದ್ಲಾರಿಸ್ಮೇರಕುಸುಮಮಂಜರೀನಿಕರಭರವಿನತಲತಿಕಾಗೃಹಂಗಳೊಳ್‌ ಭ್ರಮರ 
ಮಿಥುನದಂತೆ ಪುಷ್ಕಾಪಚಯದಿಂ ಭ್ರಮಿಸಿಯಂಂ (ಕಂದ್ರಫು- ೩-೨6 ನ). 

[ಸಂ.] 
ಲತಿಕೆ (ನಾ). ಸಣ್ಣ ಬಳ್ಳಿ; ಹಂಬು: ಲತಿಕಾಲಾಸ್ಕೋಪದೇಶವ್ಯಸನಿ 
೬.೬ ಚಂಚಚ್ಚಂಚರೀಕಂ (ರಂಕೂ. 0%) $ ಚಲುವ ಕಣ್ಣಪನಂಬಕಂಗಳ 

ತಳಿರ್ವ ಲತಿಕೆಗಳೋ (ಸಥ. ೦6-60)- ' ಂ. ಲತಿಕಾ] 

ಲತೆ. ಳತೆ (ನಾ). ೧. ಹಬ್ಬುವ ಸಸ್ಯ ; ಬಳ್ಳಿ ; .ಹಂಬು; "ಲತಾ, 
ಪ್ರತಾನಿನೀ* ವಲ್ಲೀ, ಪ್ರತತೀ; ಪ್ರತತಿಃ ಈ ೫ ಬಳಿ "(ಹ೦ಾಯು- ೩೦-೨೬); 
ಮಡಲ್ಲು ಪೂತ ಲತೆಗಳ್‌ ಕೆಯ್ಗೆಯ್ದು [ಪೂ]ನೀಡಲೃರ್ಫ್ಯಮನೀವಂತೆವೊಲಾ 
ದುದು (ಶಂಕರಾ, ೬-೬೬) ; ಲತೆಗಳೆ ಜನ್ಮಭೂಮಿ ಪುಳಿನಂಗಳ ಪೆರ್ಗಣಿ - . - 
ಸಾಲ ತಣ್ಣೆಬಲ ತಾಯ್ಯನೆ ತಾನೆನಿಸಿರ್ದುದಾ ವನಂ (ಕುಸು. ೦೦-೧೬೯) ; 
ಕುಸುಮಕಿಸಲಯಲತಾಶೋಭಿತದ  ರಮಣಿಯಗಂಧಬಂಧುರದೇವಕಾನನ 
(6೬೫. 0೦-೨೩೬೯). ಓ ಸುಕುಮಾರವಾದುದು ಎಂಬ ಅರ್ಥದಲ್ಲಿ 
ಕೆಲವು ಮರಗಳ ಹೆಸರುಗಳ ಕೊನೆಗೂ ಈ ಶಬ್ದ ಸೇರಿ ಬರುವು 
ದುಂಟು: ಉದಾಹರಣೆಗೆ--'ಕಲ್ಬಲತೆ', “ಚೊತಲತೆ'. ೨. ಕೊಂಬೆ; 
ರೆಂಬೆ: “ಶಾಖಾ. ಲತಾ . . . ೨ ಕೊಂಬೆಗಳ ಹೆಸರುಗಳು, ರೆಂಬೆಗಳು” 
(ಹರಂತಿ: ೧0೨). ೩. ಒಂದು ಬಗೆಯ ಸಸ್ಕ ; ಪ್ರಿಯಂಗಂ : 
“ಶ್ಯಾಮಾ, ಮಹಿಲಾಹ್ವಯಾ; ಅತಾ... . , ಪ್ರಿಯಕಃ ೨. ೧೨ ಪ್ರೇಂಕಣ 


ಗಿಡದ ಹೆಸರು; ಪ್ರಿಯಂಗು ಪ್ರಸಿದ್ಧವಾದದ್ದು”. (ಓಿರ್ಯಾಂತಿ- ೦೨೪). 
೪. ಒಂದು ಬಗೆಯ ಗಂಧದ್ರವ್ಯ ; ಸ್ಪೃಕ್ಕೆ : “ಮರುನ್ಮಾಲಾ, 
ಪಿಶುನಾ: ಸ್ಪೃಕ್ಕಾ- ದೇವೀ. ಲತಾ . - , ಲಂಕೋಯಿಕಾ--೧೦ ಸ್ಟೃಕ್ಕ 


ಯೆಂಬ ಗ್ರಂಧ್ಯದ್ರವ್ಯ ; ಸಂಕೇಬೇರು” (ಸಿಕ್ಕರ. ೩): ೫. ಕಂಗೊಂಗೆ 
ಗಿಡ ; ಮಿಂಚುಬಳ್ಳಿಗಿಡ: “ಪಾರಾವತಾಂಘ್ರೀಃ* ಕಟಭಿಃ, ಪಣ್ಯಾ. 
ಜ್ಯೋತಿಷ್ಠತೀ ಅತಃ . ೫ ಕಂಗೊಂಗೇಗಿಡ, ಕಂಗೊಂದೀಗಿಡ ಮಿಂಚು 
ಬಳ್ಳಿಗಿಡ” (ಸಿರ್ಯಾಂತಿ. 0೩)- ೬. ಒಂದು ಬಗೆಯ ಬಳ್ಳಿ ; ತೊಟ್ಟಿ : 
“ಗೃಹಭೇದ ಲತೆಯೊಳು ತೊಟ್ಟಿ” (ಕರುಂ. 60)... ೭. [ಜೈನ] ಒಂದು 


೭೬೮೭ 


40, 


ಲದ್ದಿ 


ಎ 


ಕಾಲಗಣನೆ : ಎಂಬತ್ತುನಾಲ್ಕುಲಕ್ಷ  ಗುಣಿತಕ್ರಮದಿಂದ ... 
ಲತಾಂಗ ಮತ್ತು ಲತಾ , . - ಎಂಬಿವು ಕ್ರಮದಿಂದ ಆಗುತ್ತವೆ (ಕೈನಕ. 
ಇಬ್ರ. ೮." [ನಾಟ್ಕ] ನೃತ್ತಹಸ್ತಗಳಲ್ಲಿ ಒಂದು: ಈ ಕೆಳಗೆ 
ಹೇಳಿರುವ ಹಸ್ತಗಳು ನೃತ್ತಹಸ್ತಗಳು -- ಚತುರಸ್ರ. ಉದ್ವ್ಯೃತ್ತೆ. -. 
ಕೇಶಬಂಧೆ, ಲತಾ. ಕರಿಹಸ್ತ (60ಾನ್ಮ. ೪). ಅತೆ ; ೧: ಕೆಂದಳಿರ್ಗೊಂ 
ಚಲ ಚೆಲ್ಲಣಂ ಪ್ರವಾಳಳತೆಯ ಬಾಲಗಚ್ಚೆ (0ನ. ೦೦-೬3) "ಛತಾಂಗಿ' 
ಪರಾ. [ಸಂ. ಲತಾ] 

ಲತೆಯಿಲ್‌ (ಕ್ರಿ): (ಎಲೆಯಂತೆ) ತೆಳ್ಳೆಗೆ ಒತ್ತು. ಲಟ್ಟಿಸು : 
ಪಿಟ್ಟೆಯ ಹಿಟ್ಟನೊತ್ತಿ ಲತೆಯಿಜಾದೆರಡು. ಬಟ್ಟಲ ನಡುವೆಯಿರಿಸಿ ಯೆರಡ 
ಅಂಚುಗಳ ಮುರಿದು (ಸೂತ. 0-00) ; ಗೋದುವೆಯ ಹದ, ಹಿಟ್ಟು 
ಮಾಡಿ ಎಣ್ಣೆಯೊಳು ಕಲಸಿ ಹಪ್ಪಳದಂತೆ ಲತೆಯಿಅಸದು(ಸೂತಂ. ೦-೪೩)- 

[ಲತೆ 4+ ಇಲಿ) 

ಲತೆವನೆ (ನಾ). - ಲತಾಗೃಹ :  ಲತೆವನೆಯೊಳಗಣ ತಣ್ಣುಬಲ ತಾಣ 
ದೊಳ್‌ ಕುಸುಮದೆಸಬ ಪಸೆಯಂ ಸೀತಾಪತಿಗೆ ಸಮೆದಂ ಸುಮಿತ್ರಾಸುತಂ 
(ಕನಡ. 6-4) ; ಕಾಂತೆಯನೆಯ್ದೆ ಪಸದನಂಗೊಳಿಸಿ ಲತೆವನೆಯೊಳಿರಿಸಿ 

[ಲತೆ 4. ಮನೆ] 


(ಸಾಳ್ಮರಾ- 2-0). 
ಲತ್ತ “ನೆತ್ತ' ನೋ, 
ಲತ್ತಲೂರ್‌ ` ಲಟ್ಟಲೂರ್‌' ನೋ. 
ಲತ್ತಾಪ್ರಹಾರ (ನಾ).ಕಾಲಿನಿಂದ ಒದೆಯುವಿಕೆ; ಒದೆತ; ಅವನ ರಥವನ್ನು 

ಮುರಿದು ಸಾರಥಿಯನ್ನು ಕೊಂದು ಅವನ ಎದೆಗೆ ಲತ್ತಾಪ್ರಹಾರ ಮಾಡಿದನು. 

(ಕುಳ. ೩೧೦) ; ಈ ಅತ್ತಿಮರದ ಕಟ್ಟಿಗೆಯ ಕದವು ನಿನ್ನ ಲಶ್ತಾಪ್ರಹಾರಕ್ಕೆ 

ಮುರಿಯುವುದೆ? (600. 0೩೪)- (< ಲತ್ತೆ 4 ಪ್ರಹಾರ] 
ಲತ್ತೆ ಲಾತ, ಲಾತು (ನಾ): ೧. ಇ ಲತ್ತಾಪ್ರಹಾರ : ನಿನಗೂ ಲತ್ತೆ. 

ಬೀಳಲಿಕ್ಕಿಲ್ಲ (ಮಂ. 4-೬೩) ; ಅಂದು ಅವನಿಗೆ ಮನೆಯಲೆರಡು ಲತ್ತೆ 
ಗಳು ಬಿದ್ದವು (ಉಾಸಶು- 00) ; ಕುದುರೆಗೆ ಇಷಾರೆ: ಕತ್ತೆಗೆ ಲತ್ತೆ (ಗರ). 
ಲಾತ: ೨. ಏಟು ; ಹೊಡೆತ ; ಪೆಟ್ಟು: ಒಂದು ದಿನ ತಪ್ಪಿಸಿ 
ಕೊಂಡರೆ ವಾಾರನೆಯ ದಿನ ಆರಾರು ಲುತಗಳು (ಸ್ಮಾಬಿಸ್ಮೇ- ot); 
ಯಾವಾಗಲೂ ಮುಟ್ಟಿ ನೋಡಿಕೊಳ್ಳುವಂಥ ಲಾತ ಕೊಡುತ್ತೇನೆ (ಕರ. 

೪೩೬); ನಾಲ್ಕು ಲಾತ ಬಿಗಿದು ಇವನಿಗೆ ಬುದ್ಧಿ ಕಲಿಸೋದು (ಹೂ 90). 

ಲಾತು ; ೨. ಮಗು ಆದರೆ ಎರಡು ಲಾತು ಬಿಗಿದು ಬುದ್ಧಿ ಕಲಿಸಬಹುದು. , 

(ಊೀಶು೫3- 03೭). ೩, (ಆಲಂ) ಮೋಸ; ದಗಾ : ನಿನ್ನನ್ನು ನೋಡಿದರೆ 

ಮನೆಗೆ ಲುತು ಕೊಟ್ಟು ಬಂದವಳೆಂದು ತೋರುತ್ತದೆ (ಕದಂ2- ೬೪)- 

ಲತ್ತೆತಿನ್ನು ಎ ಒದೆಯಿಸಿಕೊಳ್ಳು, : ಲತ್ತೆ ತಿಂದ ತಿಂಮನ ನೆತ್ತಿಯಿಂದ 

ರಕ್ತ ಸುರಿಯುತ್ತಿದ್ದರೂ . . . ಸುಮ್ಮನೆ ಕುಳಿತಿದ್ದನು (ಸನಕ. 40). 

ಲತ್ಲೆಹೊಡೆ-.೧. ತ್ಯಜಿಸು ; ಬಿಡು: ತನ್ನ ನೌಕರಿಗೆ ಲತ್ತೆಹೊಡೆದು 

ಅವರೊಂದಿಗೆ ಹೋಗಿಬಿಡೋಣ ಎಂದೆನಿಸುತ್ತಿತ್ತು (ಕೂತನು. 00೬). ೨. 

(ಆಲಂ) ಕೆಡುಕಾಗು; ದುರದೃಷ್ಟ ಒದಗು; ಗ್ರಹಚಾರ ಬಡಿ ; ಅವನಿಗೆ 

ಲತ್ತೆ ಹೊಡೆಯಿತು (ರೂಂ). 

[ಇಪ್ರಾ. ಲತ್ತಾ, ಲತ್ತಿಆ./ಹಿಂ. ಲತ್ತೀ, ಲಾತ್‌; ಮರಾ ಲತ್ತಾ, 
ಲಾತ್‌ಃ ಲಾಥ್‌] 


_[ಲತ್ತೆಗುಣಿ, (ನಾ). ಲಟ್ಟಿಸಲು ಬಳಸುವ ಸಾಧನ ; ಲಟ್ಟಣಿಗೆ; 


45 


*ಲಟ್ಟೆಸುವ ಉಳೆಕ” (ಉನಕೋ. ೪): [£3] 
ಲತ್ವ (ನಾ): ಲಕಾರ : ದ ದೆಪಂಗಳ- ಪರಮಾಗೆ . . , ಕೊಲ್‌ ಸಲ್‌ಗಳ 
ಲತ್ವಕ್ಕಂ ನಕಾರಾದೇಶಂ (ಕರುರ- ೨೬ ವೃತ್ತಿ); ಶ್ಲೋಕದ ಲತ್ವಕ್ಕೆ ದುರ್ಜನ 
ರೆದುರೊಳು  ಲೋಪವೆ ಸಂಭವಿಸುವುದು(ಇಂತಾಶ. ೨೦5-೬೭). [ಸಂ], 
ಲದ್ದಿ (ನಾ). ಆನೆ, ಕುದುರೆ, ಕತ್ತೆ, ಒಂಟಿ ಮೊದಲಾದುವುಗಳ ಮಲ: 


ಕ್ಕ 


ದ್ದಿಗುತ್ತ ೭೬೮೮ 
“ಲದ್ಮಿಯೆನೆ ಲಂಡಮಕ್ಕುಂ” (ಮಂಗರಾ- ೪೬-೬); ಕರಮಾಮದೊಳೊಂದಿ 
ಲದ್ದಿ ಪೋಪೊಡಮದು' ಶೂಲೆಯೆಂದಜ್‌ದು ವಜಿಗೆ ಪಿಪ್ಟಲಿ : ಶುಂಠಿ 
ಸೈಂಧವಂ ಗಿಡಿವುದು ಮೂಗಿಕೊಳ” (ಊೋಕೋಶ. ೨ಬ); ಇದ್ದು ಉಣ 
ದಿಪ್ಪ ಬಾಯೊಳಗೆ. ಕತ್ತಿಯ ಲದ್ವೈ[ದ್ದಿ ಯೇ ಬಿಳ್ಗು (ತರ. ೬೫೮; 
ವೃದ್ಧಿ ದುಡಿಮೆಯ ಹಾಗೆ ಶುದ್ಧಿ ಮಾಹದ ಹಾಗೆ ಲದ್ದಿ ಆಹಾರದೆ ಹಾಗೆ 
(ಇ98ಕ- 63-66), [ಪ್ರಾ ಲದ್ಮೀ] 

ಲದ್ದಿಗುತ್ತ, (ನಾ). ದನಕರುಗಳಿಗೆ ಬರುವ ಒಂದು ಬಗೆಯ ರೋಗ ; 
ಲದ್ದಿಗೆ ಸಂಬಂಧಿಸಿದ ರೋಗ : ಅನನಲೋಮವಾಗಿ ವಾಜಿಗೆ ಜನಿಯಿಸೆ 
ಬಲಮೆರ್ದೆಯ ಲದ್ದಿ ಗುತ್ತಂ ಪಿರಿದಪ್ಪನಮಲ್ಲಿ ಕಜ್ಜಿಗಟ್ಟುವುವನುನಯದಿ 
ಕುಡುಗೆಣ್ಣೆ! ಯಂ ನವರಸಮಂ. (ಅಕ್ಕಣಾ: ೩-೨೭). [ಲದ್ದಿ ಕುತ್ತ) 

ಲದ್ದಿ ಬೇನೆ (ನಾ). - ಲದ್ದಿಗುತ್ತ ; ಕುಡುರೆಗಳಿಗೂ ದನಗಳಿಗೂ ಬರುವ 
ಸಾಂಕ್ರಾಮಿಕರೋಗವಾದ 'ಅತ್ರಾಕ್ಸ್‌' (ಲದ್ದಿ ಬೇನೆ, ಗಂಟ್ಲಾಕಟ್ಟು) 
ಎಂಬುದು ಲಂಡನ್ನಿನಲ್ಲಿ, . . ಅಂಟಿಕೊಂಡ ವಿಷಯವು. ಬಹಳ ವಿಚಿತ್ರ 
ವಾಗಿರುವುದು (ಏತ, ೨೩)... [ಲದ್ದಿ , ಬೇನೆ] 

ಲದ್ದು, ಲದ್ದೆ (ನಾ). ಹೊರೆ ; ಹೇರು; ಭಾರ: ಕಟ್ಟಿಗೆಯ ರಾಶಿಗೆ 
೧ ರೂಪಾಯಿ ; ಒಂದು ಎತ್ತಿನ ಲದ್ದಿಗೆ ಒಂದಾಣೆ, ಗಂಡಸಿನ ತಲೆಹೊರೆಗೆ 
೧'ದುಡ್ಡು (ಗ. ೩೪)- ಲದ್ದೆ ; ಈತನೇ ಒಕ್ಕಲಿಗ ಮುದ್ಧಯ್ಯ 
ನೆಂಬಾತನೀತನೇ ಲದ್ದೆಯಾ ಸೋಮಯ್ಯನೆಂಬಾತನು (ಕೆಂಘು- ೩೭-೫6) ; 
ಚನ್ನಯ್ಯಗಳು ಲದ್ಮೆಯ ಹುಲ್ಲು ಸೋಮಂಯ್ಕಗಳು ಬಡತನದಲ್ಲಿ ಶಿವನೊಳು 
ಬೆರಸಲಿಲ್ಲವೆ (ಸುರ. ೧-೬). 

[+ಹಿಂ. ಲಾದಿ, ಲದಾವ್‌ ; ಮರಾ, ಲಾದ] 

ಲದ್ದೆ “ಲದ್ದು' ನೋ. 

ಲಪಟಾಯಿಸು (ಕ್ರಿ): ಪರರ ವಸ್ತುವನ್ನು ಸ್ವಾಧೀನಪಡಿಸಿಕೊಳ್ಳು.- 
ಎತ್ತಿ ಹಾಕು : ವಿಷ್ಣು, ಲಕ್ಷ್ಮಿ, ಕೌಸ್ತುಭ ಮುಂತಾದ ಅನರ್ಫ್ಯರತ್ನ 
ಗಳನ್ನೆಲ್ಲಾ ತಾನೇ ಲಪಟಾಯಿಸಿ: ಏನೂ ತಿಳಿಯದ ಈಶ್ವರನಿಗೆ ವಿಷವನ್ನು 
ಕುಡಿಸಿಬಿಟ್ಟನು (೪೧. ೭೦); ಸಾಮಾನ್ಯಜನರ ಆಸ್ತಿಪಾಸ್ತಿಗಳನ್ನು 
ಲಪಟಾಯಿಸಿಕೊಂಡಿದ್ದ (ಶೃತರು- ೩೯೭). 

[7 . ಇಸು. 1. ತೆಲ್ಕು ಲಪಟಾಯಿಂಚು, ಲಪ್ಪಾಯಿಂಚು] 

ಲಪನ (ನಾ). ೧- ಮಾತನಾಡುವುದು; ನುಡಿಯುವುದು. ೨. ಮ: 


15 


ವದನ: “ವದನಮಾನನಮೂಸ್ಕಂ . * ಲಪನಂ ವಕ್ತಂ ಮೊಗಕ್ಕೆ [30 
ನಾಮಂ” (ವಸ್ತುಕೋ. ೩೯-೦೫); ಲಪನಂ ಕಾರುಣಮೆಂ ಕನ್ನಡಿಸಿ 
(ecrst. ೦-೨0); ತ್ತೊಂದು ದೆಸೆಗೆ ಲಪನವನೈದೆ ತಿರುಪಲಾ ಠ್‌ವಿಗೆಯ್ದೆ 


(a. ೩-೨-೬0). [ಸಂ.] 
ಲಪಾಡಿಸು (ಕ್ರಿ). ಸುತ್ತು; ಕಟ್ಟು : ರುಗಾ ಆರ ಹಾಕರೀ ! ಲುಂಗೀ ಆರ 
ಸುತ್ತರೀ; ಲಂಗಟಾ ಆರ ಲಪಾಡಿಸರಿ। (ಸಮೀ, ೨೪೩), 
[ಲಪಾಡ್ಕು , (ಐ -- ಹಿಂ; ಲಪೇಟನಾ) 4 -. ಇಸ್ಸು] 
ಲಪಿತ (ನಾ): ೧. ಮಾತಾಡಿದುದು; ಹೇಳಿದುದು : “ಉಕ್ತಂ ಭಾಷಿತಕ್ಕಿ. 
ಉದಿತಂ, ಜಲ್ಬಿತಂ, ಆಖ್ಯಾತಂ, ಅಭಿಹಿತಂ. ಲಪಿತಂ-೭. 'ಹೇಳಲ್ಪಟ್ಟದ್ದು 
ನುಡಿಯಲ್ಪಟ್ಟದ್ದು* (ಣ್ಣ: ೨): ೨. ಮಾತು; ನುಡಿ. [ಸಂ.] 
ಲಪಿಸು (ಕ್ರಿ). ಹೇಳು; ನುಡಿ: ಜಿಜ್ವೆಯನ್ನಲುಗಿ ಮಾಳ್ವ ಜಪವೆ 


ಲಬ್ಧ 


ತಲೆಗೆ ಲಪ್ಪಾಟಿಯನ್ನು ಸುತ್ತಿ , . . ಎದುರಿಗೆ ಬರುತ್ತಿದ್ದ ದಾಸಪ್ಸೆನ ನ್ಕು 
ಕಂಡನು (ಕರು. 3). [ ಎ. ಹಿಂ. ಮರಾ. ಲಪೇಟಾ] 


ಲಪ್ಪೆಟ್ಟೆ “ ಲಪೇಟಿ' ನೋ. 
ಲಪ್ಪಾಟಿ “ಲಪೇಟಿ' ನೋ. 
ಲಫಂಗ. (ನಾ). ಪುಂಡ ; ದುರಾಚಾರ: ಹೋದಲ್ಲೆಲ್ಲ ತನ್ನ' ಚರಿತ್ರ 


ಹೀನತೆಯನ್ನು ಪ್ರದರ್ಶನಕ್ಕಿಡುವ ಲಘಂಗ (ವಾಕ್ಮಲ್ಮಿ- ೩5೩); 
ಲಘಂಗರದು ಬೆಂಬಲ ಅದ (ಕತ. 11; ool): 
[«- ಪಾರೆ. ಲಫಂಗ ಹಿಂ, ಮರಾ. ಲಘಂಗಾ] 


ಊರಾಗಿನ 


ಲಘಂಗಗಿರಿ (ನಾ). ಪುಂಡತನ; ದುರುಚಾರ ; ಅವರ ಲಥಂಗಗಿರಿಯ 


ವಿಷಯ ಮೂತ್ರ ಸುಳ್ಳೇನೂ ಆಗಲಾರದು | (೩0ಕ್ಕೆ. ೦೧೦)- 
[ಲಘುಗ]. .. ಗಿರಿ] 


ಲಬಕ್‌ (ನಾ). `ಒಂದು ಅನುಕರಣ ಶಬ್ದ : ಅವನು ಕಲ್ಲುಸಕ್ಕರೆಚೂರನ್ನು 


ಲಬಕ್‌ ಎಂದು ಬಾಯಿಗೆ ಹಾಕಿಕೊಂಡು ಬಿಟ್ಟನು (ರೂಂ). 


ಲಬಲಬ (ನಾ).. ಬಾಯಿ ಬಡಿದುಕೊಳ್ಳುವುದನ್ನು ಸೂಚಿಸುವ 


ಒಂದು ಅನುಕರಣ 'ಶಬ್ದ ; ಲಬಲಬ ಬಾಯಿ ಬಡಿದುಕೊಂಡರು 


(69). "ಲಬಲಬಿಸು' ಪರಾ. 


ಅಬಲಬನೆ (ಅ). ಬಾಯಿ. ಬಡಿದುಕೊಳ್ಳುವುದನ್ನು ಸೂಚಿಸುವ 


ಒಂದು ಅನುಕರಣಾವ್ಯಯ, : ಲಬಲಬನೆ . ಬಾಯಿ ಬಡಿದುಕೊಂಡೂ 
ಎದೆ ಗುದ್ದಿಕೊಂಡೂ ಕೇರಿಯೆಲ್ಲಾ ನೆರೆಯುವಂತೆ ಗೋಳು ಹೊಯ್ದು 
ಕೊಂಡಿದ್ದಳು (ಪುರು. ೪0). [ಲಬಲಬ_. — ಅನ್ನೆ] 


ಲಬಲಬಿಸು (ಕ್ರಿ). ಲಬಲಬ ಎಂದು ಬಾಯಿಬಡಿದುಕೊಳ್ಳು ; ಅವನ 


ಅಪ್ಪ . , . ಯಾರಾದರೂ ಸತ್ತರೆ ಬಾಯಿ ಬಡಿದುಕೊಳ್ಳುವಂತೆ ಲಬಲಬ 
ಸಿದ್ದರು (ಮರೆತು. ೩೭)... [ಲಬಲಬ. ಇಸು] 


ಲಬಾಡ (ನಾ). ಸುಳ್ಳುಗಾರ ; ಅಸತ್ಯವನ್ನಾಡುವವನು : ಏನೋ 


ಬಾಡಾ; ನಾನು ತಿಂದದ್ದು ಯಾವಾಗ ? (4s: ೨೩೪), 
[+ ಹಿಂ. ಲಬಡಾ, ಲಬರಾ; ಮಠಾ. ಲಬಾಡ್‌] 


ಲಬಾಡಿ 'ಲಬಾಡು' ನೋ. 
ಲಬಾಡು, ಲಬಾಡಿ (ನಾ). '೧. ಮೋಸ; ಕಪಟ; ವಂಚನೆ : 


ಇನ್ನು ಮುಂದೂ ' ಲೂಟಿ ಲಬಾಡು ಮಾಡದೆ. ಅಪ್ಪಣೆ ಪ್ರಕಾರ ನಡ 
ಕೊಳ್ಳುತ್ತೇನೆ. (ಶೇಂತ್ರ- 06). ಲಬಾಡಿ : ೧. ಜೀನಸುಗಳು ಲಬಾಡಿ 
ಯಿಂದ ಅಂದರೆ ಖೊಟ್ಟಿತನದಿಂದ ತುಂಬಿದ್ದಾದರೆ ಆವಾಗಲೆ ತಿಳಿದು ಬರು 
ವುದು (ಮಂಂಣನ್ಮಾ. ೪೨), ೨. ಸುಳ್ಳು ; ಸಟೆ; ಅಸತ್ಯ : ಲಜಾಡಿ 
ಬಿಲ್‌ಕುಲ್‌ ಕೇಳಬೇಡ (ನೋಹ. ೪0). 

[5-ಹಂ. ಮರಾ. ಲಬಾಡ್‌, ಲಬಾಡೀ] 


ಲಬುಧ (ಗು). ದೊರಕಿದ : ಈಡಗೂರ ದೇವೀಲಬುಧವರಪ್ರಸೂದಮ್ರಿಗ 


ಮದೌಮೋದಯರಿ (ಎ೪. x11. azn. 009೨30 ನ ೫190) ; ಜಯನ್ನೀ 
ಮದು(ಧು)ಕೇಶ್ವರದೇವರ (ವ)ಲಬುಧವರಪ್ರಸಾದಂ ಸೆಹಜಮೃಗಮದಾ 
ಮೋದೆಂ (ಎ೩- xxi; 0೬೦-0೦೩ ; 2366), [<ಸಂ. ಲಬ್ಧ] 


ಲಬೋಲಬೋ (ನಾ). ಎಲಬಲಬ : ಬೀದೀಲಿ ನಿಂತುಕೊಂಡಾ -ಲಜೋ 


ಲಜೋ ಅಂತ . . _* ಕೂಗೋದು (ತುಂಗಳ ೩೦)- 


ರಸನಾಧಿಕಂ ಮೌನದಿ ಚಿತ್ತದೊರ್‌ ಲಪ್ರಸುವುದೆ ಮಾನಸಿಕಂ (ನಂಕಾರಾ- ಲಬ್ಧ (ಗು). ೧. ದೊರಕಿದ ;. ಪ್ರಾಪ್ತವಾದ : ಸ್ವಪಕ್ಷ ಸ್ಮಾಪನೆಗೆಯ್ದು 
ತಿ-0೩-೩9)- [ಲಪನ್ನ_ —ಇಸ್ಕು] . ಸನ್ಮಾರ್ಗ ಪ್ರಕಾಶನದಿಂ ಮಾರ್ಗಪ್ರಭಾವನೆಯಂ ಮಾಡಿ ಸಭಾಸದರಿಂ 
ಲಪೇಟ, ಲಪ್ಪಟ್ಟೆ, ಅಪ್ಪಾಟಿ (ನಾ). (ತಲೆಗೆ ಅಥವಾ ಸೊಂಟಕ್ಕೆ) ಲಬ್ಧ ಪ್ರಶಂಸನಾಗಿ (ಫು. 3-೨೨೦). (ನಾ). ೨. ಪಡೆದುದು ; ಪ್ರಾಪ್ತಿ; 


ಸುತ್ತಿಕೊಳ್ಳುವ ಬಟ್ಟೆ : ಸಣ್ಣ ಪಂಚೆಯೊಂದನ್ನು ಲಪೇಟಿಯಂತೆ ಅಡ್ಡ 
ಸುತ್ತಿಕೊಂಡಿದ್ದ (ತುತ್ಯರು. ೬೦). ಲಪ್ಪಟ್ಟೆ : ತಲೆಗೆ ಒಂದು ಲಪ್ಪಟ್ಟಿ 
ಕಟ್ಟಿ ಹೊರಟೇ ಬಿಟ್ಟರು (ಕೂತಿ),  ಲಪ್ಪಾಟಿ; ಕೇಶವರುಯನು 


ಘಲ: ಅಲಬ್ಧಲಾಭಂ. ಲಬ್ಧಪರಿರಕ್ಷಣಂ ರಕ್ಷಿತವಿವರ್ಧನಂ (ಶಂತತಂ- ಇ. 
3೦-0) ; ವ್ರೀಹಿಯಂ ನೆರಪುತ್ತೊಯ್ಯನೆ ಮಾಜುಗೆಂಟನೆಯ ತಿಂಗಳ್ಗೆಂ 
ದಿದಂ ವನಾಜಕಿನಲ್‌' ನಿರುತಂ ಲಿಬ್ಧಮನೆಟ್ಟನೆಂದುದೆ ನಯಂ. ಶ್ರೀ ಅಟ್ಟ 


ಲಬ್ಧ ವರ್ಣ 


ಕಂದರ್ಪನಾ (6ಕ್ಲಕು. ೬-೩೨). .೩. ಸಂಭಾವಿತ ; ಯೋಗ್ಯ : “ಅಭಿ 
ಜಾತಂ ತಾಂ ಲಬ್ಧನುಮಭಿವಿನುತತುಳಪ್ರಸೂತನಂ? (ಪಸ್ತುಕೋ- ೦೨೪-0). 
೪: [ಗಣಿತ] ಲೆಕ್ಕಾಚಾರದ ಪ್ರಕ್ರಿಯೆಗಳ ಮೂಲಕ ಬರುವ 


ಉತ್ತರ, ಮೊತ್ತ : ಅರ್ಧನವಾಂಶಂಗಳಿನಾಯುದನ್ನೆ ದು ಭಾಗಂ 
ಗೊಂಡು `ನೊಲ್‌ಂಟಜಿಂದೆ, . . ಪತ್ತಾ ಲಬ್ಧಮಂ ನೋಡೆ (ಕಾತತಿ- 


6-6) ; ಗುಣಿಸಿ ಬುದ ಲಬ್ಧ (ಉಾಸ್ಕರ- ೦-೪) [ಸಂ.] 

ಲಬ್ಧವರ್ಣ (ನಾ). ಅಕ್ಷರಗಳನ್ನು ಕಲಿತವನು; ಪಂಡಿತ; ವಿದ್ವಾಂಸ : 
“ಧೀರಃ, ಧೀಮಾನ್‌, ಲಬ್ಧವರ್ಣಃ ಮತಿಮೂರ್ನ_ ಈ ೨೮ 
ವಿದ್ವಾಂಸರ್‌” (ಕಣಯು. ೫೩-೦೭೭) . [ಸಂ,] 

ಲಬ್ಬಿ (ನಾ). ೧. ದೊರಕಿದುದು ; ಪ್ರಾಪ್ತಿ. ೨. ಗಳಿಕೆ : ಸಂಪಾದನೆ. 
೩. ಛಾಭ; ಫಾಯಿದೆ ; ನಫೆ : ಮೊದಲುಗೆಟ್ಟಿಹ ಹರದ 

ಕಾಬನೆ ಲಜ್ಧಿಯನು ಮತಿಬಜಸ ಹೋಗೆಂದ (ಕರಣ. ೬-೩-೩೬), ೪. 

ಲಬ್ಧ ೪, ೫. (ಜೈನ] “ಮೋಕ್ಷ ಪೊರ್ನಜ್ಞಾನ” (ತಂರಾನೂ: ೪-೦೩೦: 
ಇನುಣರ): ಎನ್ಮುಂ ಕಂಡ ದೊಸಲ ಕರ್ಮಬಂಧಂ ಶಿಥಿಲವಾದುದೆಂದದಲಿ 
'ಮನೋವಿಷಾದಮಂ . ಕಳೆದದರ್ಕೆ ಅಬ್ಬಿ 'ದೊರೆಕೊಂಡುದು (ಕಣಿ. 
6-08 ನ)"; ಲಬ್ಮಿವಶಿಂದೆ ಸಂಸಾರಾಬ್ದಿಯ ನಾನೀಸಲೆಂದು ಬಗೆದು 
(ಅಕೀ. 5-೭೩). ಯಾವುದೊಂದು ವಸ್ತುವನ್ನು ಅದರೊಡನೆ ಸಂಬಂಧ 
ವಿರುವ : ಯಾವುದೊಂದು ವಿಷಯದ ಸಹಾಯದಿಂದ ನಿರ್ದೇಶಿಸುವುದು 
ಲಬ್ಮಿಯೆನಿಸುವ್ರದು ' (ಕೈ. ೪m. ಉಢೀದ್ಮಾತ) " ಪಂಚಲಬ್ಬಿ' ' ಪರಾ. 

[ಸಂ 

ಲಬ್ಮಗ್ರಹಣ (ನಾ). [ಜೈನ] ಲಬ್ಬಿಯನ್ನು ಪಡೆಯುವಿಕೆ ; ಸಮ್ಮಕ್ತ್ವ 
ಜ್ಞಾನಸಂಪಾದನೆ : ಜನದೀಕ್ಷಾಗ್ರಹಮಂ , ಷಡೆದಳ್‌ ಲಬ್ಮಿಗ್ರಹಣದಿ 
ನೊಳ್ಳುವಡೆವುದೊಂದಚ್ಚರಿಯೇ (ಶಂ, ೨-31). [ಸಂ.] 

ಲಬ್ಧಿಚತುಪ್ಪಯ (ನಾ). [ಜೈನ] ಕ್ಷಯೋಪಶಮ, ವಿಶುದ್ಧಿ, ದೇಶನಾ 
ಮತ್ತು ಪ್ರಾಯೋಗ್ಯಗಳೆಂಬ ನಾಲ್ಕು ಬಗೆಯ ಲಬ್ಬಿಗಳು: ಅವು 
ಲಬ್ಮಿಚತುಷ್ಟಯಮೆಂಬಿನನೆಸ್ಬುದೆ ದುರಿತವಶದೆ ಬಹುವಿಧದುಃಖಾರ್ಣವ 
ದೊಳಗಟ್ಟಿರೆ (ಕೇಷತಂ' [ಸಂ,] 

ಬಬ್ಬತ್ರಯ (ನಾ)- [ಜೈನ] ಕಾಲ, ಕರಣ ಮತ್ತು ಉಪಶಮ ಎಂಬ 
ಮೂರು- ಬಗೆಯ ಲಬ್ಬಿಗೆಳು: ಅಂತು ತನಗೆ -ಶಾಲಲಬ್ಧಿಯುಂ 
ಕರಣಲಬ್ಧಿಯು . ಮುಪಶಮಲಬ್ಧಿಯುಮೆಂಬ ಲಬ್ಧಿತ್ರಯಂ ದೊರೆಕೊಳೆ 
(634. ೩-೦ ಐ). [ಸಂ,] 

ಲಬ್ಧ ಬಧಿರಸಮ - (ನಾ). [ಜೈನ] ಹುಟ್ಟುಕಿವುಡನಂತೆ ಮತ್ತೇನನ್ನೂ 
ಕೇಳದೆ ಜಿನೋಪದಿಷ್ಟತತ್ವವನ್ನು ಮಾತ್ರ ಏಕಚಿತ್ತದಿಂದ ಗ್ರಹಣ 
ಮಾಡುವವನು: ಲಬ್ಬಿಟಧಿರಸೆಮನೆಂಬೊಂ ನುಜುಂಗಿ ಕಿವುಡನಂತೆ ತೋಟಿ 
ಗೆಯ್ಯದೆ ತನ್ನ ಮನೋಭಿಲಸಿತಮಪ್ಪರ್ಥಮಂ ಕೇಳ್ದು ಕೈಕೊಳ್ಳು€ 
(ಉನುತ: ಲ. [ಸಂ.] 

ಲಬ್ಳಿಬುದ್ಧ (ನಾ). [ಜೈನ] ಜ್ಞಾನಪ್ರಾಪ್ತನಾದವನು; ಸಮ್ಮಕ್‌ಜ್ಞಾನಿ ; 


ಅನುಕೂಲಕನುಮನಾಲಸ್ಕನುಮನವಕಾರ್ಯನುಂ ಲಬ್ಬಿ ಬುದ್ದ ಸದೃಶನುಂ 
(ಕತ: ೦೦-೩ ನ). [ಸಂ.] 
ಲಬ್ಮೋಪದೇಶ (ನಾ). ದೇಶ ಹೊಂದಿದವನು: ನೀಂ ಪೋಗಿ 


ಕಾಲ್ಗೆ ಅಗಲೊಡಂ ಕೇವ: 


ನಮ ಕ್ಕುಮೆಂದು ಬೆಸಸಿದೊಡೆ ೪ಜ್ನೋಪ 


ದೇಶ ೧ - * . ಬಂದೆಜಿಗಿ (ಫು: ೦೪-೦೪ ನ). [ಸ6.]. 
ಲಬ್ಬ ` ಬ್ಬೈ' ನೆ 
ಲಬ್ಬೈ, ಲಬ್ಬಿ (ನ ನಾಗಿದ್ದು ತಮಿಳು 
ಮಾತನಾಡುವ ವ. 


A ನಿಸಲ್ಮಾನರ ಒಂದು 
ಪಂಗಡ ; ತೊಗಲು ಹದಮಾಡುವವರು” (೫ನಕೋ. ೪): ಇಬ್ಬರೂ 


೭೬೮೯ 


10 


ಲಯ 


ಮಾಪಿಳ್ಳೆ ಲಬ್ಬೆ ಬ್ಯಾರಿ ಮೊದಲಾದ ಮಲೆಯಾಳಿಗಳು ಉಡುವಂತೆ . . . 
ಅತ್ನಪಂಚೆ ಸುತ್ತಿ. ಉದ್ದುದ್ಧ ಬನೀನು ಹಾಕಿದ್ದರು. (ಕುರಿಈಾ. ೪43). 
ಲಬ್ಬಿ : ಕ್ರಿ.ಶ. ಏಳನೆಯ ಶತಮಾನದ ಹೊತ್ತಿಗೆ ಮುಸ್ಲಿಮರು ಹೆಟ್ಟು 
ಸಂಖ್ಯೆಯಲ್ಲಿ ಮಲಬಾರಿನಲ್ಲಿ ನೆಲಸಿದ್ದೆರೆಂದು ಮಾಪ್ಟಾಗಳಲ್ಲೂ ಲಬ್ಬಿ ಗಳಲ್ಲೂ 
ಐಶಿಹ್ಯವಿದೆ (ಕಾಕರ. ೩೨೩). [ 2./ ತಮಿ. ಲಪ್ಪೈ.; ತುಳು, ಲಬ್ಬೆ ; 
ತೆಲು. ಲಬ್ಬ] 

ಲಬ್ಬೆ, (ನಾ): ಕೂಗು ; ಬೊಬ್ಬೆ ; ಈ ಭಯಂಕರದೃಶ್ಯವನ್ನು ನೋಡಿ 
ಹೌಹಾರಿ ಒಂದೇ ಸಮನೇ ಲಬ್ಬೆ ಇಡತೊಡಗಿದನೊ (660. ೬೭). "ಲಬಲಬ' 
ಪರಾ. (21) 

ಲಭಿಸು (ಕ್ರಿ). ಪ್ರಾಪ್ತವಾಗು; ಉಂಟಾಗು : ಕಾಲಕಾಲದಲ್ಲಿ ನೆನದಕಾರ್ಯ 
ಲಭಿಸುವದಕ್ಕೆ ಪ್ರತ್ಯಕ್ಷ ಪರೋಕ್ಷಗಳಲ್ಲಿ ನಿದರ್ಶನ ಉಂಟಾಗುತ್ತಿರಲು 
(49709. ೨೩೦-೭) ; ಸೌಹಸಂ ಲಭಿಸಿತೆಂದುರ್ಕೆಹದಿನುರಿದೆದ್ದು. ಕಾಳೆಗಂ 
ಗೊಡೆ ಮನಂಮಾಡಿ (ತತ್ರಾಂಗ, ೭೪-೨೦೪೩). 

ಲಭ್ಯ (ಗು). ೧ ಹೊಂದಬಹುದಾದ ; 


ರ 

[ಲಭನ್ಮ 4 _ ಇನ್ನು] 
ಪಡೆಯಬಹುದಾದ. ವಿ. 
ಉಚಿತವಾದ ; ತಕ್ಕುದಾದ. ಹಿ. ಪಿಳಿಯಲಾಗುವ ;ಗ್ರಹಿಸಲಾಗುವ, 


(ನಾ). ೪. ದೊರೆತುದು ; ಪ್ರಾಪ್ತಿ : ಯಾವ ಸಂಖ್ಯೆಯನೇನು 
ಸೊನ್ನೆಯಿಂ ಗುಣಿಸಿದರೆ ಲಭ್ಯ ಸೊನ್ನೆ (89058. 9%-€).' ೫. ದೊರಕು 
ವಂಥವನು : `ನಿಶ್ಚರಸಾದ ಅಪೇಕ್ಷೆಯಿಂದ ಯುತ್ನ್ಮ ವನದಿದರೆ ಎಂತಹ 
ಕನಿಷ್ಠಜೀವಕ್ಕೂ ದೇವನು ಲಭೈನೆಂಬುದನ್ನು ನಾವು ಮನಗಾಣಬೇಕು. 
(ರುಣ: ಇ). ೬. ಅದೃಷ್ಟ : ಸಂತೋಷಪಡುವುದಕ್ಕೆ ಅವನಿಗೆ 
ಲಭ್ಯವಿಲ್ಲ (649), [ಸಂ.] 

ಲಮಾಣಿ ` ಲಂಬಾಡಿ ' ನೋ. 

ಲಯ (ನಾ). ೧, ಅಂಟಿಕೊಂಡಿರುವುದು; ಅನುಸರಿಸುವುದು. ೨. 
ಅಡಗುವಿಕೆ ; ಗುಪ್ತವಾಗಿರುವಿಕೆ. ೩. ಹಾಳು; ಕೇಡು; ನಾಶ; 
ಯ. ಧಿಷ್ಮಿರಂ ಕೊಟ್ಟ ನನ್ನಿಯ ಬಲದೊಳ* ತನಗೆ ಲಯಮಿಲ್ಲದುದನಣ್‌ದು 
ಮೇಗಿಲ್ಲದ ಗೊಡ್ಡಾಟಮಾಡಲ* ಬಗೆದೆ(ಕೂಕಣ ೬-೪ 5); ಈ ಹೊತ್ತಿನಲಿ 
ಧರ್ಮಸ್ಥಿತಿಗೆ ಲಯವಿಲ್ಲ (ಕುವ್ಮಾಕ: ೧-೨). ೪. ಪ್ರಳಯ : ರಾಗ 
ರಂಜನೆಯ ಉತ್ಪತ್ತಿ ಸ್ಥಿತಿ ಲಯ ನಿನಗೆಂದಾದುವು (08: 969); ಹರಿ ಹರ 
ನಳಿನಭವರಾರಾಜ್ಞೆಯಿಂ ಲಯ ಸೃಷ್ಟಿಗೈಯುವರು (ಗಗತಾ- 03-9೪); ಲಯ” 
ವಾದ ಮೇಲೆ ಭಯನೇನು ? (ಗಾರ) ೫. ತನ್ಮಯತೆ; ಲೀನವಾಗುವಿಕೆ; 
ತಾದಾತ್ಮ್ಯ: ತಂಗೆಮ್ಮ ಲಯ ಬೇಕು ಶಿಸನ ನೆನೆವಲ್ಲಿ (ಸಿದ್ಧಿ. ೦-೩೭); 
ನವು ಮ.ಡುವ ಕೆಲಸ. ಕಲೆಯಾಗಬೇಕಾದರೆ ಅದರಲ್ಲಿ ಮುಖ್ಯವಾದ 
ಓಂದು: ವಿಶಿಷ್ಟಧರ್ಮವಿರಬೇಕು, ಅದನ್ನು ನಂವು ಲಯವೆಂದು ಕರೆಯ 
ಬಹುದು (ಹಕ. ೪): ೬. ವಿಶ್ರಮಿಸುವ ಸ್ಥಳ; ತಂಗುದಾಣ. 


ಪ. ಒರಗುವಿಕೆ; ನಿದ್ರಿಸುವಿಕೆ : ಲಯವೆಂದರೆ ನಿದ್ರೆಬಾಹಣ 
(ಹತ್ಕತ್ಕ 3೨-೦). ೮. ಗತಿ; ಗಮನ; ಲಯದ ಮೆಲ್ವಿಂ 
ಬೆಡಂಗಂ ಪಡೆವ ತುರೆಗದಿಂ (ಫು. 00-೪8). ೯. [ಸಂಗೀತ] 


ತಾಳೆ. ತಾಳಗಳ ನಡುವೆ ಬರುವ ಸಮಾನವಾದ ಕಾಲಪ ರ್ರಮಾಣ; p 
ದ್ರುತ,'ಮಧ್ಯಮ ಮತ್ತು ವಿಲಂಬಿತ ಎಂದು ಇವು ಮೂರು ಬಗೆ: 
“ ಹೊತ್ತು ಕ್ರಿಯಾಪ್ರಮಾಣಂ ತಾಳಮೆನಿಕು ಸಮವೆತ್ತ, [5] ಲಯಮೆನಿಕ್ಕು “ 
(ನೂರಣ- ೨೫-೩೬): ಒಂದೊತ್ತಂ ನಡೆಯಿಸುವುದದೊಂದೊಂದಅ ಲಯಕ್ಷ 
ಲಕ್ಕಿ ತೆಜನಾಡುವುದೇನೆಂದೇಂ. ಬಣ್ಣಿಸುವುದೊ ಸುರಸೌಂದರಿಯ ವಿಲಾಸ 
ವಿಭ್ರಮಭ್ರೂಲತೆಯಂ (6೧ತ; 4-4೬); ಸಂಗೀತದ ಆಧಾರಸ್ತಂಭಗಳು “ನಾದ 
ಮತ್ತು ಲಯ (ಕಾಂದ- 343): ೧೦. : [ಛಂದ] ಛಂದೋಬದ್ಧವಾದ 
ಗಣಗಳ ನಡುವೆ ಬರುವ. ಸಮಾನವಾದ ಕಾಲಪ್ರಮಾಣದ 
ನಡೆ: ಛಂದಸ್ಸಿನ ಜೀವಾಳ ಅಯ; ಲಯವನ್ನು ರೂಸಸತಕ್ಕವು 


ಲಯಂಗಿಡು 


ಗಣಗಳು (ಸನಾರೋ- ೦೯, ೧೧. ಎ ಲಯಯೋಗೆ : ಮಂತ್ರ ಲಯ 
ಹಠ ರಾಜವೆಂಬ ನಾಲ್ಕು ಯೋಗಭೇದಂಗಳು (ಎ೪: 0೪); "ಯೋಗ 
ಮಾರ್ಗದ ಪ್ರಭೇದಗಳು ಹಠ. ಮಂತ್ರ, ಲಯ. ರಾಜ ಎಂದು ನಾಲ್ಕು 
ಬಗೆಯಾಗಿದೆ (ಇರವ: ೦೫). [ಸಂ.] 

ಲಯಂಗಿಡು (ಕ್ರೆ)” [ಸಂಗೀತ] ಕಾಲಪ್ರಮಾಣವು ಕೆಡು: ಲಯಂಗಿಡ 
ದೊಡನುಲಿದುವು.. ಬೆರಲ ಕೊರಲ ನ ಎಲಿಗಳ್‌ (ಉತ್ಕಸಾ- ೬೩% 
ತೂರ್ರಳ), [ಲಯ 4. ಕಿಡು (ಆ ಕೆಡ್ಕು)] 

ಲಯಕರ್ತೃ (ನಾ). ನಾಶವನ್ನುಂಟುಮಾಡುವವನು ; ಪ್ರಳಯಕಾರಿ: 
ಅಯಕತನ್ಪ ಹರನೆಂದು ವ ವಾದಿಗಳನನ್ನ ಬಾಧಿಸುತೆ 
(6೩: ೦-೦-೬೨); ಈಶ್ವರನು 'ದುದರಿಂದ ಈ ರುದ್ರದೆ;ವ 
ರಿಂದೊಗೆದ ಈ ಜ್ವರವು ಕಾಲ: ರೂಪವಾಗಿ ಒಪ್ಪುತ್ತದೆ (ಸಳ: ೬೦) - 

[ಸಂ.] 

ಲಯಕರ್ಮಿ (ನಾ). ಹಾಳುಮಾಡುವವನ, ಶಗೊಳಿಸುವವನು ; 
ಕಾಣ್‌, ಗಿರಿಜೆ . . , ಕುಂಭಕರ್ಣ ಮಹೋಗ್ರಸಂ। ಪ್ರಮಮಂ. ಪ್ರಿಯಂ 
ಲಯಮನೂರ್ತಿಗೆನಗಿವಂ ಲಯಕರ್ಮಿ (ಶ್ರೀರಾಮಾ, ೬೭೪-೨೨).. 

[ ಸಂ. ಲಯಕರ್ಮಿನ೯ ] 

ಲಯಕಾಲ (ನಾ). ಪ್ರಳಯಕಾಲ : ನಿನ್ನಂ ಹಿಡಿಂಬಾಂತಕಂ ಲಯ 
ಕಾಲಾಂತಕನಂತೆ ಕೊಲ್ಲದಿರಂ (ಗಡಾಯು. 9-೬೬); ಮಾಧವನ ಸೂತ್ರದ 
ಯಂತ್ರವಿದು ಲಯಕಾಲ ನಮಗೆಂದೆ (ಕುನ್ಮಾರ್ರೋ- ೦೬-೨3). [ಸಂ.] 

ಲಯಕೃತಾಂತ (ನಾ). ಪ್ರಳಯಕಾಲದ ಯಮ: ಕುಂಭಕರ್ಣ 
ಸ್ಫೋಮವೆನಲದೆ ಲಯಕೃತಾಂತನ ಕ್ರೂರಪರಿವಾರ (ಕುಪ್ಮಾಭೀ- ೨-೦೩): 

[ಸಂ.] 


ಲಯಗತಿ (ನಾ). ೧- ಒಳ್ಳೆಯ ನಡೆಗೆ, ಗಮನ : ತರದೊಳುಡುನಿರ್ದ| 


ಬಾಲಂ ಕೊರಲುನ್ನತವಕ್ಷಮೆಸೆವ ಲಯಗತಿ ಶುಭದ 
ವಿ. ಹಾಡುಗಾರಿಕೆಯ ಲಯ : 
ಲಯಗತಿಗೆ ಕೃತೇಗಿರಿಯೊಳ್‌ 
ನೋಡುವರ್‌ (ಕರಫ್ರು. 3-೨೨). 
ಲಯಗ್ರಾಹಿ (ನಾ): [ಛಂದ] ಒಂದು ಅಕ್ಷರವೃತ್ತದ ಹೆಸರು; 
'ಭೆಜಸನೆಭಜಸನಭಯ' ಎಂಬ ಗಣವಿನ್ಮಾಸವಿದ್ದು ೧೦.೧೮ 
ಮತ್ತು ೨೬ನೆಯ ಅಕ್ಷರಗಳ ಸ್ಥಾನದಲ್ಲಿ ದ್ವಿತೀಯಾಕ್ಷರಪ್ರಾಸ 
ಪುನರಾವರ್ಶಿಸುತ್ತದೆ : : ವ್ಯೋಮಂ ನಭೋಕಾಶಮಾಶದ್ವಯಂಗಳ್‌ 
ಕಾಮೊಂದಿರಲ್ಕಾ;;ಳಂಭೋಜನೇತ್ರೆ; ನಾಮಂ ಲಯಗ್ರಾ ಹಿಯೆಂದಾಯ್ತು 
(cdrom. 2-031), [ಸಂ. ಲಯಗ್ರಾಹಿನ್‌ ] | 
ಲಯತ್ರಯ (ನಾ). [ಸಂಗೀತ] ಸಂಗೀತ, ನಾಟ್ಯಗಳಲ್ಲಿ ಮತ್ತು 


(sn. ೩-೩೪). 
ಕ್ರೀಡಾಸರಸಿಯೊಳಳಿಗಳ್‌ ಪಾಡುವ 

ನವಿಲೆಳ್ಳುಃ ಡುವುದು ಪಥಿಕರ್‌ ನಡೆ 
[Xo.] 


ವಾದ್ಯಗಳನ್ನು ನುಡಿಸುವಲ್ಲಿ ಬರುವ ದ್ರುತ, ವಿಲಂಬಿತ ಮತ್ತು 
ಮಧ್ಯಮವೆಂಬ ಮೂರು ಲಯಗಳು : ಹೈದ್ಯವಾದ್ಮವಿಶೇಷುಗಳೊಳ್‌ 
- ದ್ರುತವಿಲಂಬಿತಮಧ್ಯಮಮೆಂಬ ಲಯತ್ರಯದೊಳಂ 


ನೆಳ್‌ದು (94: ೩-೬೨ ಭು. [Xಂ.] 

ಲಯದೂರ (ನಾ). ನಾಶವಿಲ್ಲದವನು ; ಪ್ರಳಯಕ್ಕೆ ದೂರವಾದವನುಃ 
ಲಯದೂರಂಗೆ ಲಯಾನ್ಹಿತರ ಸತತ , .. ತೊಣೆಯೆ ಪೇಳ್‌ 
(ರ. at) [ಸಂ.] 

ಲಯನ (ನಾ). ೧. ಅಂಟಿಕೊಂಡಿರುವುದು ; ಹೊಂದಿಕೊಂಡಿರುವುದು. 
೨. ಓರಗಿಕೊಳ್ಳುವಿಕೆ ; ವಿಶ್ರಾಂತಿ. ೩. ವಿಶ್ರಮಿಸುವ ಸ್ಥಳ: 
ತಂಗುದಾಣ, [ಸಂ.] 

ಲಯಬದ್ಧ (ಗು). ೧. ಲಯಕ್ಕೆ ಹೊಂದಿಕೊಂಡಿರುವ: ಅದು 
ಲಯಬದ್ಧ ಆವಿಷ್ಕಾರ ಅಥವಾ ಅಭಿವ್ಯಕ್ತಿ (ತನ್ಕಉು- ೦೧೩) - (ನಾ)- ಪಿ. 


೭೬೯೦ 


ಲಯಾಂತಕ 
ಲಯಕ್ಕೆ ಹೊಂದಿಕೊಂಡಿರುವುದು : ಸುಗೀತರಚನೆಗಳು ಒಂದು 
ರಾಗದ ಕೆಲವು ಅಂಶಗಳನ್ನು ಲಯಬದ್ಧವಾಗಿ ತೋರುತ್ತವೆ (ಸಂಗೀತ. ೨). 
[ಸಂ.) 


ಲಯಮಿತ್ತು (ನಾ). ಪ್ರಳಯಕಾಲದ ಮೃತ್ಯು; 
5] ನೆಗಹಿದನೊ ಮದದುಬ್ಬಿನಲಿ (ತೊಂಕಾ- 
[ ಲಯ ಮಿತ್ತು (< 
ಲಯಮೂರ್ತಿ (ನಾ). ಪ್ರಳಯವನ್ನುಂಟುಮಾಡುವವನು ; ಶಿವ : 
- * ಕುಂಭಕರ್ಣಮಹೋಗ್ರಸಂಗ್ರಾಮೆಮಂ, ಪ್ರಿಯಂ 
ಲ ಬರ್ತಿಗೆನಗಿವಂ ಲಯಕರ್ಮಿ (ಕ್ರೀರಾವತಿ- ೬೭-೨3). [ಸಂ.] 
ಲಯಯೋಗ (ನಾ). [ಯೋಗ] ಮಂತ್ರಯೋಗ, ಹಠಯೋಗ, 
ರಾಜಯೋಗ ಮತ್ತು ಲಯಯೋಗಗಳೆಂಬ ನಾಲ್ಕು ವಿಧವಾದ 
ಯೋಗಗಳಲ್ಲಿ ಒಂದು ; ಸಾಂಪ್ರದಾಯಿಕವಾದ ಯೋಗಸಾಧನೆ 
ಗಳಲ್ಲಿ ಮನ ಲಯಗೊಳಿನುವಿಕೆ ; ಮನಸ್ಸು ಮತ್ತು ಪ್ರಾಣ 
ವಾಯುಗಳು ಪರಸ್ಪರ ಲೀನವಾಗುವುದು: ಮಂತ್ರಯೋಗ 
ಹಠಯೋಗ ಲಯಯೋಗ್ಯ ಜ್ಞಾನಯೋಗ ಇವು ಮೊದಲಾದ ಎಲ್ಲ ಯೋಗ 
ವನಜದು (ತನ್ನವ, 906-3) ; ಈಡಾ ಪಿಂಗಳೆಯಲ್ಲಿ ತುಂಬಿ ಸೂಸುವ 
ಹೆಂಸರೊಪಮಾದ ಪ್ರಕೃತಿಪ್ರಾಣವಾಯುವನು ಸೋಹಂಭಾವದಿಂದೆ . . 
*ಮನೋಮಾರುತಂಗಳೊಳಗೂಡಿ ಅಯಿಸುವುದೆ ಲಯಯೋಗ 
[ಜಂ.] 
ಲಯಯೋಗಿ (ನಾ). ಲಯಯೋಗವನ್ನು ಆಚರಿಸುವವನು : ಲಯ 
ಯೋಗಿಗಳ ರೀತಿ ಬೇರೆ, ಇವರು ಅಲ್ಪ ತೃಪ್ತರಲ್ಲ (1೬೪. ೦೦). 
[ಸಂ, ಲಯಯೋಗಿನ್‌] 
ಲಯವಡಿಸು (ಕ್ರ). ಪ್ರಳಯವನ್ನುಂಟುಮಾಡು ; ನಯನಯುಗದಿಂ 
ಜಗದ ಪೊರೆದು, ನಿಟಿಲಾಕ್ಷಿಯಿಂ ಲಯವಡಿಸುವುದದೇನು ಶಿವಯೋಗಲೀಲೆ? 
(ಮಂಕುಕ- ೩೬೦೬). [ ಲಯವಡು | - ಇಸ್ಮು] 
ಲಯವಡು (ಕ್ರಿ). ನಾಶವಾಗು ;' ಪ್ರಳಯವಾಗು : « ಲಯವಡಿಸು 
ಪರಾ. [ಲಯ . ಪಡು ] 
ಲಯವಾದ್ಯ (ನಾ). [ಸಂಗೀತ] ಲಯಕ್ಕಾಗಿ ಬಳಸುವ ವಾದ್ಯ: 
“ಭೂಮಿದುಂದುಭಿ" ಎಂಬ ಲಯವಾದ್ಮವನ್ನು ಅವರು ಸೃಷ್ಟಿಸಿಕೊಂಡ 
ರೆಂದು ತಿಳಿದು ಬಂದಿದೆ (ಸಂಗೀತೂ- ೨೨), [ಸಂ.] 
ಲಯವಿನ್ಮಾಸ (ನಾ). [ಸಂಗೀತ] ಲಯದ ಕ್ರಮ, -ಗತಿ: ಈ 
ತೊಡಕಾದ ತಾಳದಲ್ಲಿ ಪಲ್ಲವಿಯನ್ನು ಹಾಡುವ ಯಾವ ಗಾಯಕನಿಗೇ ಆಗಲಿ 
ಲಯವಿನ್ಯಾಸದಲ್ಲಿ ಮಹತ್ತರ ಪ್ರತಿಭಿಯಿರಲೇ ಬೇಕು (sores ೭). [ಸಂ.] 
ಲಯವಿಹೀನ (ನಾ). ನಾಶವಿಲ್ಲದವನು ; ಚ್ಯುತಿಯಿಲ್ಲದವನು : ಜಯ 
ಜಗತ್ರಯನಾಥ , . . ಲಯವಿಪೀನ ಮಹೇಶ (1೫9: ೬-6೬), [X6.] 
ಲಯಸಮಯ (ನಾ). ಪ್ರಳಯಕಾಲ : “ಲಯಸಮಯಂ ... - ಮಹಾ 
ನುದದು ಸಂವರ್ತಂ” (ಯ್ಹಾಕೋ. 0೩-೦೭) ; ಲಯಸಮಯಂ 
ಜಗಕ್ಕೆ ಪೆಜತಾವುದೊ. ರಾವಣನುಗ್ರಕೋಪವಹ್ಲಿಯೆ ವಿಲಯಾನಿಲಂ ಮುಳಿಸಿ 
ಕಲ್ಪವಿರುಮಂ (ಹಣನ. 00-040) $ ಲಯಸಮಯತಾಂಡಪಪ್ರಳಯ 
ನಾಟ್ಕಾಶಂಕಿಗಳ್‌ ಕುದಿದು ಥೀಂಕರಿಸಿ ಗದಗದಿಸಿದುವು ಚಕಿತ ದಿಗುದಂತಿ ! 
(ಶ್ರೀರಾಮಾ, ೭೬೬-೪೬೯). [ಸಂ.] 
ಲಯಾಂತಕ (ಗು). ೧. ಪ್ರಳಯಕಾಲದ : ಲಯಾಂತಕಘೋಷಭೀಷಣಂ 
ಪುರದೊಳಗುಣ್ಮಿದತ್ತು ಭಯವಿಷ್ವಲಪೌರಕೃತಂ ಮಹಾರುತಂ (ಕಂದ್ರಪು- 
೯-68): (ನಾ). ೨. ಪ್ರಳಯಕಾಲದ ಯಮ: ಪೊದಬ್ಬ 
ಲಯಾತಕ ತ್ರಿಶೂಲೋಪಮ ಭೀಷಣಭ್ರುಕುಟಿ ಮುನ್ನಮೆ ರೌದ್ರಗದಾ 
ಯುಧಂಬರಂ ಪೋಪ 'ಭುಜಾರ್ಗಳಂ ರಿಪುಗಳ ಗ್ರಹ ಮಾದುದು 


ಲಯಮಿತ್ತು ಮೊಗ 


೩-೬-೨೦), 


10 


1 


[TN 


೨೦4-34): 


ಲಂಯಾಗ್ನಿ 


ಭೀಮಸೇನನಾ (ಕತರ. ೭-೬), [ಸಂ.] 
ಲಯಾಗ್ನಿ (ನಾ): ಪ್ರಳಯಾಗ್ನಿ : ಕಾನನದುರ್ಗಕ್ಕಿ ಮಹಾದವಾಗ್ನಿ ಜಲ 
ದುರ್ಗಕ್ಕುರ್ವಿದೌರ್ವಾಗ್ನಿ ಧಾನ್ಯ ನದುರ್ಗಕ್ಕಿ ಬೃಹಲ್ಲಯಾಗ್ನಿಯೆನೆ.. -.- 
ನೃಪಸುತಂ ವಿಕ್ರಾಂತಮಂ ತೋಟಃದೆಂ (ಬತ: ಮಗ್ನನಾದನೆ 
ಕಪೀಂದ್ರಂ ಮಹುಸುರಲಯಾಗ್ನಿಯೊಳ್‌ 9 (ಶ್ರೀರಾಮಾ, ೬೯೦-೩೪)- 
[ಸಂ.] 
ಲಯಿಸು (ಕ್ರಿ). ೧: ನಾಶಮಾಡು: ಮೂ: 


೫೦); 


ಶಲ ಮುನ್ನೂಖುಪದ್ಮವ. 


« ಲಯಿಸಿದನಂದು ರಘುರಾಮ (80-೩೬ ತೂತನ) ; ಇನಿತಿಲ್ಲದಂತೆ 
ಲಯಿಸುವ ತೆಅನನು . 'ಒರವೆನಾಲಿಸು (ರಿಶೋ- ೩-06-0) - 
೨. ಲೀನದಾಗು ; ಮಗ್ನವಾಗು ; ತಲ್ಲೀನವಾಗು : ಅಜ್ಞಾನವೆಂಬ 


ಬೀಜದಲ್ಲಿ ಮನಸ್ಸು ಲಮಿಸುತ್ತದೆ (ಫಾರರ. ೨೩೬) ; ಈ ಚಿತ್ರವೆತ್ರಿಗಳು 
ಅಥವಾ ಭಾವಗಳು ಆತನ ಆತ್ಮ ಆಥವಾ ಹೃದಯಸಮುದ್ರದಲ್ಲೆದ್ದು. 
ಆಲ್ಲೇ ಆಯಿಸಿ ಹೋಗುವ ತರಂಗಗಳು (ಇಾತ್ಕಕು: 60)- 
[ಲಯ _. - ಇಸ್ಟು] 

ಲಯೋತ್ತರ (ನಾ). [ಛಂದ] ಮಾತ್ರಾ -- ವರ್ಣ ಮಿಶ್ರವೃತ್ತಗಳಲ್ಲಿ 
ಒಂದು ; p ಇದರಲ್ಲಿ ಕೆಲವು ಪ್ರಭೇಜಗಳು ಇವೆ. ಉತ್ಸವವೃತ್ತ 
ಮತ್ತು ರವಕಾವೃತ್ತದ ಪಾದಗಳನ್ನು ಬೆರಸಿ ಇದರ ಪ್ರಭೇದ 
ಗಳನ್ನು ಕಲ್ಪಿಸಲಾಗುತ್ತದೆ. ಜಯಕೀರ್ತಿಯ ಲಯೋತ್ತರವೃತ್ತದ 
ಮೊದಲನೆಯ ಪ್ರಭೇದದಲ್ಲಿ ಉತ್ಸವದ ಒಂದು ಪಾದ--ರಮಾದ 
ಒಂದು ಪಾದ ಬರುತ್ತದೆ. ಉದಾಹರಣೆಗೆ -- ೨ ಗಲ/ನಗಣ, 
ಗ4ಜಗಣ, ೨ ಗಲ/ನಗಣ. ಗ. [೫ಂ.] 

ಲರಿಲರಿ (ನಾ). ಒಂದು ಅನುಕರಣ ಶಬ್ದ ; ತಿಂದರು ಶವಗಳ ಲರಿಲರಿ 
ಕಡಿದು (ಈಂತ॥- ೬೦-೬). 

ಲಲಂತಿಕೆ (ನಾ). ಒಂದು ಬಗೆಯ ಸರ : ಉದ್ದವಾಗಿರುವ ಕಂಠಹಾರ: 
*ಏಕಾವಳಿ ಸರಿಗೆ ಸುವರ್ಣಿಕಳಿತಂ ಲಂಬಣಂ ಲಲಂತಿಕೆ ಮುಕ್ತಾನೀಕಂ. . . 
ನಕ್ಷತ್ರ ಮಾಲೆಯೆನಿಕುಂ ಪೆಸರಿಂಗ (ಛು ಕೋ. ೬3-೪). [ಸಂ, ಲಲಂತಿಕಂ] 

ಲಲನ (ನಾ). ೧. ಆಟವಾಡುವುದು; ವಿನೋದವಾಡುವುದು ; ಕ್ರೀಡೆ. 
೨. ನಾಲಗೆಯನ್ನು ಜಾಚುವುದು... ಜೋಲುಬಿಡುವುದು. 
೩. ಗಂಡ; ಪಃ : ಎನ್ನ ಲಲನನಂ ಪಶ್ಚಿಮಸಮದ್ರಕ್ಕಿಳಿಹಿದಿರಿ 
ನೀವೆನುತ ದಿನಸತಿ ಸಲೆ ಕರಂ ಮುಗಿದಿಹವೊಲು ಕರಂ ಮುಗಿದವಬ್ಬಾಳಿ 
(044. 00-93) ; ೮ಲನನಂ ತೊಟ್‌ದು ಬಹುಬುದ್ಧಿಯಿಂದಿರ್ಪಳುಜ್ವಲ 
ಕುಂಭದೊಳು ಸೂಳೆ (ಶೀಕ್ಕಫು- 9-೨0-೨೨). [ಸಂ.] 

ಲಲನೆ, ಲಳನೆ (ನಾ). ೧. ಹೆಂಗಸು; ಹೆಣ್ಣು; ಸ್ತ್ರೀ: “ಪ್ರಮಜಿ 
ತಂಬಿನಿ . , , ಮನೋರಮೆ ಲಲನೆ ಕಾಂತೆ ಎಂದಿಂತು ಮತ್ತಮಬಲಾ 
ವಿಶೇಷ [ಮುಂ ತಾಮ]ಕ್ಕುಂ” (ಹ್ಹುಕೋ: ೩3-3) ; ಲಲನಾಮುಖೇಂದು 
ಲಾವಣ್ಮಲೀಲೆಯಂ ಪಡೆವ ಬಣ್ಣದಿಂ ಕಂಪಿಂದೇನಲೆದುದೊ ಪೈತಿಕದಂತಿರೆ 
ಕುಸುಮಥಿಬೆಯಮಂ ಕಸಶ್ಮೀರೆಂ (೪೦4. 00-03) ; ಲಲನೆಯ. ಬಾಸೆಯ 
ಕರ್ಪೇಂ ಗೆಲೆವಂದುದೊ ವಿಷ್ಣು ಗರ್ಭದೊಳ್ನೆಲಸಲೊಡಂ (ಅಪಂಪು. 03-೬೪); 
ಈ ಲಲನೆಯ, ಸೌಂದರ್ಯಂ ಸೋಲಿಸಿದುದು ಗಡ ಮದೀಯ 'ಮನವಂ 
(೧೩೫. ೩-೬೦). ೨. ಹೆಂಡತಿನ ಪತ್ನಿ; ಪುರುಷನ ಒಲವಿಲ್ಲದ 
ಲಲನೆಯಂತೆ ಆಗಿದ್ದೆನಯ್ಶಾ (೧4ರ: ೨೬); ಮಲುಹಣಂ ಕಾಮಬಾಣದಿ 
ನೊಂದು . . . ಲಲನೆಯಂ ಕಾಣದಲ್ಲದೆ ಉಳಿಯೆನೆಂದವಳ ಗೃಹಕೆ 
ಬರುತಿರಲು (8 ಕಣ- ೪-3). ೩. ನಾಲಗೆ. ಲಳನೆ: ೧. ಲಳನು 
ಭೂಷಣವೀಕೆ ಭೂಷಣಕೆ ಭೂಷಾಲಕ್ಷ್ಮಿಯಂ ಮಾಟ್ಬುದು (೩೩. ೦೦-೦೦4); 
ಲಳ[ಕಾಣಂ, ಲ]ನೆ  ಮನೋಭವಾಂಬುದದ ಮಾಜಕ್ಕಿಯವೋಲ್ಪದತ್ತು 
ವಾಣಿ 


೬ 'ರತಾಂತಮಂತಲಘುತರೋಪಶಾಂತ ಘನಕಾಲದ ಲೀಲೆಯ 


೭೬೯೧ 


35 


೬ 


೨] 


ನಾಂತುದಾವಗಂ (ಕಾರ್ಕ್ಕತ್ಯ. ೦೦-೩೪) ; ನಧಮ್ಮಿಲ್ಲಮಾಲಾಕುಸುದು. 
ಪರಿಮಳಾಮೋದಿ . . . ಸಮಾರಂ (ಕೃತೃತೆ, 6-006)... [ಸಂ, ಲಲನಾ] 
ಲಲಾಟ (ನಾ). ೧. ಹಣೆ ; ನೊಸಲು : .“ನಿಟಿಳಂ ಭುಳಮಳಿಕಮಗೆ 
ಲಲಾಟಂ” (ಕತ್ತುಕೋ. ೩೦-೦೪) ; ಸಹಜಮನೋಜನ ಲಲಾಟ[0] ಪಟ್ಟಂ 
ಗಟ್ಟಿದ ನೊಸಲ್ಲೆ ಲಕ್ಷಣಮನಅಸೆಲ್ವೇಡೆಂಬಂತಾದುದು (ಕಂಠರಾ- 3-೩); 
ಆಲಾಟದೆನ್ಲಿ ವಿಭೂತಿಯ ಬರೆಯಲಿಕೆ ಪಾಪ ಪಲ್ಲಟವಾಗದೆ (೧ನ: ೭೩) ; 
ಲಿಖಿತ ಲಲಾಟದೊಳರದಿರಲೇಗೈವೆ. ಎಷ್ಟು ಲಗುಟವ ಹೊಡೆವೆ (ಇ0ಕಾತ. 
೨೭೦-೪೦): ವಿ: [ಕಾಮಶಾ] ಆಲಿಂಗನಗಳಲ್ಲಿ ಒಂದು ಬಗೆ ; ಸ್ತ್ರೀಯ 
ಮುಖದಿಂ ತನ್ನೆ ಮುಖಮಂ ಕಂಗಳಿಗೆ `ಕಂಗಳಂ ಹಣೆಗೆ ಹಣೆ 
ಯಿಂದೊತ್ತರಿಸುತ್ತ ಆಲಿಂಗನಂಗೆಯ್ವುದು. ಇದು ಲಲಾಟವೆಂಬಾಲಿಗನ 
(ಕಾಮುಕ. ೨೨೪)- [ಸಂ.] 
ಲಲಾಟಕ (ನಾ). ೧. ಹಣೆ ; ನೊಸಲು. ೨. [ಕಾಮಶಾ]ಆಲಿಂಗನಗಳಲ್ಲಿ 
ಒಂದು ಬಗೆ: ಮುಸುಡು ಮಂಸುಡೊಳು ನೊಸಲು ನೊಸಲೊಳಿದೆ 
ಯೆದೆಯೊಳಗೆ ಉಸಿರುಸಿರೊಳೊಂದಿ ಬೇಜ್‌ಲ್ಲದಂತೆ ಸಸಿನೆ ತಳ್ತಮರ್ದ ಬ್ಬ 
ದಸಿಯಳಸಿಯನ ದೆಸೆಯೊಳಿಸೆವುದು ಲಲಾಟಕಮಿದಪ್ಪುದಬಲೆ (೩ನ6-೭-ಊ) ; 
ಪುಷ್ಕರ . . . ಲಲಾಟಕವೆಂಬ ದ್ವಾವಶವಿಧಾಲುಗನಂಗಳಿಂ (0೩೪: ೨೨೮). 
[ಸಂ,] 
ಲಲಾಒನೇತ್ರ (ನಾ): ೧. ಹಣೆಯಲ್ಲಿರುವ ಕಣ್ಣು; ಹಣೆಗಣ್ಣು: 
ಮಂಖಿಸು ಲಲಾಟನೇತ್ರ ಶಿಖಿ ಮೆಚ್ಚಿ ವಿನೂರರಸಪ್ರಸಾದು (ಶಂಶಭ)-೦-೨) ; 
ಸ್ಮೆರರಿಪುಲಲುಟನೇತ್ರಸ್ಟುರಮರುಹುತವಹನಿನೆಯ್ದೆ ಬೇವತ್ತಿರ್ದಾ ಸ್ಮರನ 
ಪೊಗೆಯಿಂದ ಪುದಿದಿರ್ದ ರತಿಯವೋಲ" ಕಾಂತೆ ಕರಮೆ ಕಣ್ಣೆ ಸರಲ 
(ಉರ: ಇ): ೨. ಹಣೆಯಲ್ಲಿ ಕಣ್ಣು ಳೃವನು; ಹಣೆಗಣ್ಣ; ಶಿವ: 
ಲಲಾಟನೇತ್ರ ನಾಗಸೂತ್ರ ವಿಶ್ವಜೈತ್ರ * ಪಾಹಿಮಾಂ ಮೆಹೇಶ್ವ ರಾ 
(ಹಾಣೆ. ೨-೩-30). [ಸಂ,] 
ಲಲಾಟಪಟ್ಟ (ನಾ). ೧. ಹಣೆ ; ನಿಜಾನುಜಸಹಿತಮಿದಿರ್ವಂದು ಧರಾತಳೆ 
ನಿಷ್ಠ ಲಲಾಟಪಟ್ಟಂ ಸಾಷ್ಟಾಂಗವೆಅಗಿ .ಫೊಡಮಟ್ಟು ತದೀಯಾಶೀರ್ವಾದ 
'ಮನಾಂತಂ (ಕಂಕಣ. ೭-೩೯೮) ; ಮಹೀತಳಾಶ್ಲಿಷ್ಟಲಲಾಟಪಟ್ಟಿ ನೆಣಗಿ. 
ಪೊಡವಟ್ಟು (8%. ೫-೦ ೪). ೨. ಹಣೆಪಟ್ಟಿ : ಈಗಲಂದರೆ "115೪ 
ಎಂಬ ಲಲಾಟಿಪಟ್ಟಿವನ್ನು ಧರಿಸಿ ಪ್ರೇಕ್ಷಕಸಮುದಾಯವನ್ನು ತುಂಬಿಕೊಂಡು 
ಅನೇಕ ಬಸ್ಸುಗಳು ಸಂಚರಿಸುತ್ತವೆ (ಹಟರು- ೦೫): ೩. ಒಂದು ಬಗೆಯ 
ಆಭರಣ; ಹಣೆಗೆ ಕಟ್ಟುವ 'ಅಲಂಕಾರದ ಪಟ್ಟಿ ; ಸುಜನೈಕಮಿತ್ರ. 
ಕರ ಅಚ್ಛಾ ಎಿಭವವುರಂದರ ಸರ್ವ, ತೀಗಣಲರುಟಪಟ್ಟ ಕನ್ನಕೈರ 
ಶಾಪಟ್ಟ ವಾಜಿಕುಳಾಂಬರದು, ಮೆಡಿ (ತ x2 ೬೯-೦೪ ; 2107), 
[೫4] 
ಲಲಾಟರೇಖೆ (ನಾ)- ೧. ಆಯುಷ್ಯವನ್ನು ಸೂಚಿಸುವ ಹಣೆಯ 
ಮೇಲಿನ ರೇಖೆ. ೨. ಹಣೆಯ ಬರಹ ; ಅದೃಷ್ಟ ;` ದೊರೆಗಳು 
ಎನ್ನಿಸಿಕೊಂಡವರೆಲ್ಲರಿಗೂ ಈ ಭಾಗದಲ್ಲಿ ಲಲಾಟರೇಖೆಯು ಏಕರೀತಿಯಾಗಿ 
ದೆಯೋ (ಶತಿಮರಾ, ೬೨) [ಸಂ. ಲರಾಟರೇಖಾ] 
ಲಲಾಟಲಿಖತ (ನಾ), - ಲಲಾಟರೇಖೆ ೨; ಲಲಾಟಲಿಖತ ಬರೆದ 
ಬಳಿಕ ಪಲ್ಲಟದ ಮಾಡಬಾರದು (044- ಇ೬): ಲಲಾಟಲಿಖತವಾದ ವಿಧಿಯಿಚ್ಛೆ 
ಯಂತೆ ನಡೆಯುವುದು ನನ್ನೆ ಕರ್ತೆವ್ಯ (ಫು. ೨೯೯): [ಸಂ.) 
ಲಲಾಟಲೋಚನ. (ನಾ). ಹಣೆಯಲ್ಲಿ ಕಣ್ಣು ಳ್ಳ ವನು; ಹಣೆಗಣ್ಣ; ಶಿವ; 
ಜಯಂತೀಮಧುಕೇಶ್ವರದೇವಲ: ರಪ್ರಭುದರ ಮ್ರುಗಮದಾಮೋದಗಿ 
ತ್ರಿಯಕ್ಷಕ್ಷುಮಾಕ್ಷಸುಭವ ಚತುರಃಸೀತಿನಗರಾಧಿಷ್ಟಿತ ಲಲಾಟಲೋಚನಃ 
(3393-33, 14-6; 2128); ಲಲಾಟಿಲೋಚನನ ಮಹಿಮೆಯ ಪೇಳು 
ತಿರಲಿಂದು (೪ ತ್ಯ. ೪-೩-99). [xe.] 


ಲಲಾಟಶೊನ್ಯ ೭೬೯೨ ಲಲಿತ 


ಲಲಾಟಶೂನ್ಯ (ನಾ). ಹಣೆಯ ಮೇಲೆ ತನ್ನ ಧರ್ಮದ ಚಿಹ್ನೆಯನ್ನು ಕಳ್ಳರಿಂ ಬೊಂತಿಯಂತೆ ದಕ್ಕಿನೊಂರ್ದ ಪಂದೆಲೆಗಳಿಂ ಬಂದಿಕಾಟನೂತೆ 
ಧರಿಸದೆ ಇರುವವನು; ಹಾಳುಹಣೆಯುಳ ವನು : (4). ॥ಸಂ.] ತೆಅಪುವಾರ್ದು ಪಿಡಿದ ಶೌಕಿನಿಯರಿಂ ಮೃಗಯಾಪತಿಯಂತೆ ಕೀಲಾಲಜಲ್ಲ 

ಲಲಾಟಾಕ್ಷ (ನಾ). = ಲಲಾಟಲೋಚನ : ಪಾಲಿತಾಖಲಸುಮನಸ್ಸೇ 'ದೊಳೋಲಾಡುವ ಲಲಾಮೆಯರಿಂ (9) ಸೋಂಬನಂ ಮೆಚ್ಚಿ ಬೇಲೂರ್ಗೆ 
ವಿಧುಮೌಲಿ . , ಲಲಾಟುಕ್ಷ ಪ್ರತಿಮ ಬಸವಾಯತೇೆ ಜಯತು ಪೋದ ಸೂಳೆಯುತುಯ್ಯಲಾಡುವ ರಣದೇವತೆಯರಿಂದತಿಭಯಂಕರಾ 
(ಶಿಸಪು. ೬೦-6೯). [ಸಂ.7 5| ಕಾರಮಪ್ಪುದು (ಗವ್ಮಸಾ. ೫೨೯ ಶೂದ್ರಕ). [ಸಂ, ಲಲಾಮಿ] 


ಲಲಾಟಕೆ (ನಾ). ೧. ಮುಂದಲೆಯಲ್ಲಿ ಧರಿಸುವ ಒಂದು ಬಗೆಯ ಲಲಿತ, ಲಳಿತ (ಗು)- ೧- ವಿನೋದದ ; ಲೀಲೆಯ. ೨. ಚೆಲುವಾದ ; 
ಆಭರಣ ; ಬೈತಲೆಮಣಿ- ೨. ಮುಂದಲೆಯಲ್ಲಿ ಧರಿಸುವ ಹೂವಿನ ಸುಂದರವಾದ ; ಮನೋಹರವಾದ ; ಲಲಿತಮುಖಸರಸಿಜಂ . . . 
ಕುಚ್ಚು : “ಮಾಲೆಯಂ ಚಂಡಿಕೆಯೊಳಕ್ಕೆ ಪ್ರಭ್ರಷ್ಟಕಂ ಮುಂದಲೆಯ ನಿಶ್ಚಳತನು ನಡೆ ನೋಡೆ ಭರತರಾಜಂ ಸೋಲ್ವಂ (6ರಿಪು- ೦-೦೦೫) ; 
ಲಲೆವುವು ಅಲಾಟಿಕಾಖ್ಯಂ” (ಕುಂಗಣ. ೪6-20): ೩. ಹಣೆಯ ಮೇಲೆ ಲಲಿತಾನನಾಂಬುಜಮಲರ್ದೆಸೆದುದು ಮಂದಹಾಸದಿಂ ಮುರಹರನಾ (410. 
ಚಂದನ ಮೊದಲಾದ ಸುಗಂಧದ್ರವ್ಯಗಳಿಂದ 'ಇಡುವ ಗುರುತು ; [36 4-4೨); ಜಲರಸಾನಲಮರುದ್ಧಗನರವಿಸೋಮಾತ್ಮಲಲಿತಕಾಯಂ (on. 
ತಿಲಕ; ಬೊಟ್ಟು : “ತಿಳಕಂ. ತಮಾಳಪತ್ರಂ . . . ಲಲಾಟಿಕಾ - ಈ ೬ ೨-9). ೩. ಕೋಮಲವಾದ; ಮೃದುವಾದ : ಲಲಿತಕಿಸಲಯಮೆ ಬಾಸಂ 
ಬೊಟ್ಟು” (ಶರಾಯು. ೪೯-೬೪೭);  ಅನಂಗರಚಿತಚಂದನಲಲಾಟಿಕಾ ಮಲರಕ್ಷತಮಂಳರುತಿ ಶ್ರುತಿ ಸ್ವರಮಾಗಲ್‌ ಸಲೆ ಕೆಂತುವಿನ ಪುರೋಹಿತಕುಲ 


ತ್ರಿವುಂಡ್ರನುಂ (ಗರಂ. 6೦).  .[ ಸಂ. ಲಲಾಟಿಕಾ ] ಮೆನಿಸಿತು ಬನದ ಬಾಲಚೂತವ್ರಾತಂ (ಕುಸುಮಾ. ೨.೬೬) ;  ಅಲಿತಮೃಣಾ 
ಲಲಾಟೇಕ್ಷಣ (ನಾ). = ಲಲಾಟಲೋಚನ ; ಶಿವಲಿಂಗಾಂತಃಸ್ಮನಾದಂ ಳದಿಂ ತಣಿದು ತಣ್ಣುಳಿನಸ್ಥಳದೊಳ್ಳಿಜೇಚೈಯಿಂ ನಲಿವ ಮರಾಳದೊಳ್ಳಡೆ 
ವಿಯತ್ಛಿಪುರಾರಣ್ಯದವಾಗ್ನಿ ಹಂಪೆಯ ವಿರೂಪಾಕ್ಷ ಲರಾಟೇಕ್ಷಣು|18| ಯನ್ನು... ಕಲಲೆಂದು ಬರ್ಪುದು ತದೀಯ 'ಬನಕ್ಕಬಲಾಕದಂಬಕಂ 
(ಸಂರೆ. ೪ ಸೂತನೆ), [ಸಂ.] (10465. ೦೩-೦೪). (ನಾ). ೪. ಚೇಷ್ಟೆ ; ಆಟ; ಕ್ರೀಡೆ. ೫. 
ಲಲಾಮ (ನಾ). ೧: ಮುಂದಲೆಯ ಆಭರಣ ; ಬೈತಲೆಮಣಿ ; ಸ್ತ್ರೀಯ ಶೃಂಗಾರಭಾವಗಳಲ್ಲಿ ಒಂದು : “ಹೇಳಾ ವಿಳಾಸ ವಿಭ್ರಮ 
ಆ ವತ್ಸವಿಷಯಂ . . . ಭೂಲಲನಾವದನಲಲಾಮಮೆಂಬಿನಂ ಸೊಗಯಿ 


ಳೀಳಾ ಬಿಬ್ಬೋಕ ಲಲಿತ ಹಾವಾಖ್ಯಂಗಳ್‌ . ... ಶೃಂಗಾರಭಾವಸಂಭೂತಂ 

ಗಳಿ (ಯ್ಹಳೋ. ೩63) : “ಹೇಳಾ. ವಿಳಾಸ; ... ಲಲಿತಂ, ವಿಭ್ರಮಃ- 
39] ಇವು ಮೊದಲಾದುವು ಸ್ತ್ರೀಯರ ಭಛಾವಂಗಳ್‌" (ಶಣಯು. 08-0)- ೬. 

ಮನೋಹರವಾದುದು ; 1ಆಕರ್ಷಕವಾದುದು : ಬೀಸುವ ಧವಳ 

ಚಾಮರಂಗಳ್‌ . . 4 ಎಸೆದುಫ್ಛತಿಲಲಿತಂಗಳ್‌ (ತಪು, 8-0೭), ೭. 

ಚೆಲುವು ; ಸೌಂದರ್ಯ. ೮. ಮೃದುತನ ; ನಯ ; ಮಾರ್ದವತೆ. 

೯. ಸರಳತೆ ; ಮುಗ್ಧತೆ. ೧೦. ಲಲಿತಾಗಮದ ನಾಲ್ಕು ಭೇದಗಳಲ್ಲಿ 
38| ಒಂದು: ಲಲಿತ ಲಲಿತೋತ್ತರ ಕೌವಾರತಂತ್ರ ವಿಫ್ಲೇಶ್ವರಾಗಮವೆಂದು 
ಲಲಿತಾಗಮದ ನಾಲ್ಕು ಭೇದಂಗಳು (೧0೮. ೬): ೧೧. ಒಂದು 
- ಬಗೆಯ ಸಸ್ಯ : “ಹಸೃಗಣೆ ಅಲಿತವಕ್ಕು” (ಬಗಗ. 4೬-0೯). ೧೨. 
[ನಾಟ್ಕ] ಮೂವತ್ತು ಬಗೆಯ ನೃತ್ತ ಹಸ್ತಗಳಲ್ಲಿ ಒಂದು ; “ಅಲ. 
ಪಲ್ಲವ ಹಸ್ತಗಳಿರಡನ್ನು ತಲೆಯ ಹತ್ತಿರ ಮೇಲೆ” ಹಿಡಿಯುವುದು” 
(ಕಾಸ್ಮರಂ- ಗರ್ಕಾತುವಾದ- ೨೩೩) : ಲಲಿತಮೆನಿಪ್ಬೀ ಹಸ್ತಂ ನೆಲೆಗೊಳ್ಳುಂ 
ಭರತದಲ್ಲಿ ಮೂವತ್ತೆಂದುಂ (ಉಕ್ಕಲಿ: ೨-೪). ೧೩. ನೃತ್ಯದ 
ಮೂವತ್ತಾರು ಬಗೆಯ ಸಂಚಾರೀಭಾವದೃಸ್ಟಿಗಳಲ್ಲಿ ಒಂದು ; 
“ಮುಗುಳ್ನಗೆಯಿಂದ ಕೂಡಿ ಅನುರಾಗ ಹೆಚ್ಚಿವಂತೆ ಹುಬ್ಬು ಹಾರಿ 
ಸುತ್ತಾ ಕಡೆಗಣ್ಣಿನಿಂದ ನೆಲವನ್ನು ನೋಡುವುದು ; ವಿ _ ಹೆಂಗಸರ 
ವಿಲಾಸವನ್ನು ಅಭಿನಯಿಸುವಾಗ” (ಉಸ್ಕರೂ- ೨೬೦ ಗಲ್ಗಾ ಹುವಾರ) ; ನೆಲನಂ 
ನೋಡುವಪಾಂಗಂ ಚಲಿಸುವ ಭ್ರೂ ಮಂ[ದ]ಹಾಸಮಂಗಜನುರ್ಬಂ ಗೆಲೆ 
ಮಾಳ್ಚ ನೋಟವೆೊಪ್ಪಲ್‌ ಜಲಜಾಕ್ಷೀ ಲಲತಮೆಂಬ ಪೆಸರಂ, ಪಡೆಗುಂ 
(04%. ae). ೧೪. [ಛಂದ] ಒಂದು ಅಕ್ಷರ ವೃತ್ತದ ಹೆಸರು ; p 
ಇದರಲ್ಲಿ ಎರಡು ಬಗೆಗಳಿವೆ. “ನನಭನಜನನಯ' ಎಂಬ ವಿನ್ಮಾಸದ್ದು 
«| ಒಂದು. 'ಭಜಸನ ಭಜಸನಭಯ' ಎಂಬ ವಿನ್ಯಾಸಎಿದ್ದು, ೧೦, 

೧೮ನೆಯ ಅಕ್ಷರಗಳು ಪ್ರಾಸಾಕ್ಷರದ ಆವೃತ್ತಿಯಾಗಿರುವುದು 

ಮತ್ತೊಂದು ; ಲಲಿತಾಕ್ಷರ ಪದರಚನೆಗಳಿಂದು ಪರೆದುದು ಲ೦ತಂ 
(ರಂರೋಂಜು. ೨-೦೪೦)- ೩, ೧೪: ಹರಿಣ ಮತ್ತೇಭ ವಿಕ್ರೀಡಿತ ಲಲಿತ 
,ಮಯೂರಾನ್ವಿತಂ . , . ನಭಮಂ ಪೋಲ್ತು ಚೆಲ್ಹಾಯ್ತರಣ್ಯಂ (me: 
೫-೬): ೧೫. ರಗಳೆ ಛಂದಸ್ಸಿನಲ್ಲಿ ಒಂದು ಬಗೆ : ಪಾದವೊಂದಕ್ಕೆ ಐದು 
ಮಾತ್ರೆಯ ಗಣವು ನಾಲ್ಕಿರಲು ಲಲಿತರಗಳೆ ಯಾಗುವುದು (480.೪). 


ಸುಗುಂ' (ಸುಳುಶೂ- 0-೩೦); ಈ ಭೂಕಾಂತಿಗೆ ಲಲಾಮಮೆಂಬಂತೆ . . . 
ಒಪ್ಪವುದಹಿಚ್ಛತ್ರಪುರಂ (ಗಾಮಾಕ್ಕ- 88-00) ೨. ಲಲಾಟಿಕೆ ೩ : ಕಟಿಕಳ 
ಕಾಂಚಿಯಿಂದೆ . » . ನಿಟಿಲಂ ಲಲುಮದಿಂ ನಿಟಿಲದಿನಾ ಲಲಾಮಮುಮ 
ಲಂಕರಿಸಿರ್ದುವೆನುತ್ತೆ ನೋಡಿದರ್‌ (ತಂದ್ರಪು-&-೬೭). ೩. ಗುರುತು; 
ಚಿಹ್ನೆ. ೪. ಬಾವುಟ; ಪತಾಕೆ. ೫. ಬಾಲ..೬. ಹೆಚ್ಚುಗಾರಿಕೆ; 
ಹಿರಿಮೆ. ೭ ಕೊಂಬು; ಕೋಡು; ಶೃಂಗ. ೮. ಕುದುರೆ. 
೯. ಮಂಗಳಕರವಾದ ಗುರುತು; ಶುಭಲಕ್ಷಣ. ೧೦. ತಿಲಕ 
ಪ್ರಾಯವಾದುದು; ಶ್ರೇಷ್ಠವಾದುದು ; p ಸಮಾಸದ ಕೆ. 
ಈ ಅರ್ಥ ಬಳಕೆಯಾಗುತ್ತದೆ : ಸಕಲಕ್ಷತ್ರಕುಲಪೂಜ ನಮಳಟರಿತ್ರಂ 
, ಪ್ರೋದ್ಧಾ ಮಸೋಮವಂಶಲಲಾಮಂ (ತಂತತಾ, ೦-೬೦); ಗುರುಕುಲ 
ಲಲಾಮನಂ ಕಂಡನು (ಣಂ. ೨-೨೩). ೧೧. ಒಡೆಯ; ಸ್ವಾಮಿ ; 
ಅಪವರ್ಗಸಂಪದ್ಧಿಳಾಸಿನೀಲಲಾಮನು (ತತ್ವತ್ರ- ೦೦-೬ ಈ). ೧೨.ಚೆಲುವು; 
ಸೌಂದರ್ಯ. ೧೨. ಸರಸ್ವತಿ. ೧೪, ಲಕ್ಷ್ಮಿ. ೧೫- ಬಸವ; ವೃಷಭ. 
೦೬. ಸೂರ್ಯ. ೧೭. ಚಂದ್ರ. ೧೮. ತುದಿ; ಆಗ್ರ. ೧೯. ಕಿರಣ; 
ರಶ್ಮಿ, ೨೦. ಕೆಂಪುಬಣ್ಣ. ೨೧. ಅರಗು; ಅಲತಗೆ. ೨೨. ಬಿಂದು 
ಶ್ವೇತವರ್ಣ, ೨೩. ಆಟ; ಕ್ರೀಡೆ. ೨೪. ನಾದ; ಸ್ವರ, ೨೫. ಮುಖ್ಯ 
ನಾದವನ್ನು, ಪ್ರಧಾನವ್ಯಕ್ತಿ : “ತಿಲಕದಲಿ ಹೆಮ್ಮೆಯಲಿ ಕೋಡಿನಲಿ 
ಮುಖ್ಯನಲಿ' ಅಲತೆಗೆಯೊಳಾಭರಣದಲಿ ಪಶಾಕೆಯಲಿ ನೀಳ್ದಲೆವ ಬಾಲದಲಿ 
ವಾಜಿಗಳಲಿ ಲಲುಮವೆಂದೆಂಬ ನಿಜನಾಮಮಕ್ಕುಂ” (ಮುಗರಾ- 0%-೩೪); 
"ಭಾರತಿ ಗೋಮಿನಿ ವೃಷಭ ತುಂಗ ತುರಂಗ ಪತಂಗ ಶೃಂಗ ಶೃಂಗಾರ 
ವಿಭೂಷಣಾಂಶು ಧವಳಾಗ್ರ ಸಲಕ್ಷಣ ವಾಳ ಕೇಳಿ ಚಂದ್ರಾರುಣ ಶ್ರೇಷ್ಠ 
ನಾದ ತಿಲಕ ಧ್ವಜಮಿಂತು ಲಲಾಮಶಬ್ದಂ” (ಎಾನಾರ- ೨೭). [ಸಂ] " 
ಲಲಾಮಕ (ನಾ)- ಹುಂದಲೆಯಲ್ಲಿ ಧರಿಸುವ ಹೂವಿನ ಕುಚ್ಚು : 
“ಮುಂದಲೆಯ ಹೂ ಲಲಾಮಕಮೆಂಬುದು”(ಕರಾಡು. ೯0-೬೯೯). [tr 
ಲಲಾಮೆ (ನಾ). ೧. ತಿಲಕಪ್ರಾಯಳಾದವಳು; ಶ್ರೇಷ್ಠಳಾದವಳು : 
ಆಗಳಾತನಂತಃಪುರಸೀಮಂತಿನೀ ಅಲಾಮೆಯಪ್ಪನಂಗಪುಪ್ಟ * **ಸುಗ್ರೀವನ 
ಸಂತೋಷದೊಳಾದ ಮನೋರಾಗಮುಮನಪ್ಪುಕೆಯ್ಕೆ (ಹಕಾರ: 00-430), [46 
೨: (?) : ಮಹಿಷಾಸುರನಂತೆ ಸೂಲದೊಳ್‌ ನೊಂದು ನರಳ್ವ 


೧೬, [ಸಂಗೀತ] ಒಂದು ರಾಗದ ಹೆಸರು: ನಾದರಾಮಕ್ರಿಯಾ ... 
ಗೌಲ. ಲರಿತ] ಗುರ್ಜರೀ ಗುಂಡಕ್ರಿಯಾ, ಮಲಹರಿಯೆಂಬುದು. 
ತ ಆರ್ದ್ರದೇಶಿಕಾರಾಗ ಡೊಬ್‌ ೦೨೪) ಲಳಿತ ; 
ಬಿ. ಲಳಿತ ಲತಾಂಗಭಂಗಿಯ ಬೆಡಂಗಿಯರಿಕ್ಕುವ ಚಾಮಗುಳಿ 
ಸಂಚಳೆನದ ಚಿತ್ರಕಾಂತಿ ನಿಮಿರುತ್ತಿರಲ್‌ (ಕಾಂತತ್ವ, ೦೫-೦೨) 
ವಿ. ಲಳಿತನಿಜರೂಪವಿಭ್ರ ಮವಿಳಾಸಮಡರ್ದೆಸೆಯೆ ಬಂದರ್‌ 


ಜವ್ವನೆಯರ್‌ (೫1ರ. ೪-030); ಲಳಿತತರಂಗಂ ಒಳ್ನಿಜಾ ಲಸತ್ತುಳಿನೆಸ್ಮ' ಲಿ 
ಸತೃಟೀತಟಿಂ . . . ಎನಿಪ್ಪ ವಿಯತ್ತರಂಗಿಣೀಲಳನೆ (ರು. ೩-೦೦೭), 
೫. ಲಳಿತತಮಾಳಲತಾಕೋದುಳೆ (ಕಜ: ೦-೭೪); ಲಳಿತ ವಿಳಾಸ ವಿಭ್ರಮ 
ಕಳಾವತಿಯರ್‌ (ಪೃತೃಶಿ. ೬-೩೭). ೧೭. [ನಾಟ್ಯ] ಒಂದು ಬಗೆಯ 
ನೃತ್ಯ : ಅಳಿನಿನದದ ಮದಕೋಕಿಳಕಳನಿನದದ ಜತಿಯೊಳಭಿನಯಂ 
ನೆಗಟಸ್ವಿನೆಗಂ ಲಳಿತಮನೇನಾಡಿಸಿದನೊ ಮಳಯನಾಧಿಳನರ್ತಕಂ ಲತಾ 
ನರ್ತಕಿಯಂ (ಅರಿತು: ೦೦-೯೦). [ಸಂ.] 

ಲಲಿತಕಲೆ (ನಂ). ಮನಸ್ಸಿಗೆ ಆನಂದವನ್ನುಂಟುಮಾಡುವ ಕಾವ್ಯ, 
ಸಂಗೀತ. ಚಿತ್ರ. ಶಿಲ್ಪ ಮುಂತಾದ ಕಲೆಗಳು: ಲಲಿತಕಲೆಗಳಲ್ಲಿ ಈ 
ತತ್ವದ ಅನುಷ್ಠಾನವನ್ನು ಕಾಣುತ್ತೇವೆ (06ರ- 909) ; ವೈವಿಧ್ಯದ ಅಧ್ಯ 
ಯನ ಯೋಜನೆಗಳನ್ನು ಅವರು ಸಲಹೆ ಮಾಡಿರುವರು, ಅವುಗಳಲ್ಲಿ, . . 
ಲಲಿತಕಲೆ. ., ಇವು ಮುಖ್ಯವಾದುವು (ಕ್ಷರ: ೦೩): [ಸಂ. ಲಲಿತಕಲೂ] 

ಲಲಿತತೆ, ಲಳಿತತೆ (ನಾ). ಲಾವಣ್ಯ ; ಸೊಬಗು: " ಲಲಿತತೆವೆಜು' ಪರಾ. 


ಲಳಿತತೆ ; ಶ್ರೀಯಂ ಶ್ರೀಕಲ್ಲಿನಾಥಂ ಕುಡುಗೆ . . . ಗೌರಿಜಾಯಾಕುಯಾ 
ನುಷಂಗಾಕಳಿತಲಳಿತತಾಪ್ರೋಲ್ಲಸದ್ವಾ ಮಭಾಗಂ (ಎಇ: ೩1, 03-8; 2360)- 
[ಸ0. ಲಲಿತತಾ] 


ಲಲಿತತೆವೆಉ (ಕ್ರಿ): ಸೊಬಗನ್ನು ಪಡೆ ; ಲಾವಣ್ಯವನ್ನು ಹೊಂದು: 
ಲಲಿತತೆವೆತ್ತು ಕೊಂಕಿ ಪರಿದೊಪ್ಪದೊಳೊಂದರೆ ಪುರ್ವ ಚಾಪಮ . , . 
ಪೋಲ್ಡಿರೆ (ರರ್ಮಾತ್ಮು- ೭.೦೯೭): [ಲಲಿತೆ ಪೆಣ್ಕು) 

ಲಲತಪದ (ನಾ). ೧. ಮೃದುವಾದ ಶಬ್ದ: ಕೋಮಲವಾದ ಪದ: ಲಲಿತ 
ಪದಂ ಪ್ರಸನ್ನಕವಿತಾಗುಣಮಿಲ್ಲದೆ ಮಾಣ್ಣು ಪೇಲ್ಡ ಬೆಳ್ಗಳ ಕೃತಿಬಂಧಮುಂ 
ಬರೆ[ಪ]ಕಾಆರ ಕೈಗಳ ಕೇಡು ನುಣ್ಣನಪ್ಪಳಕದ ಕೇಡು (ಶುಕರಾ-0-03).- 
೨. [ಛಂದ] ಒಂದು ಅಕ್ಷರವೃತ್ತದ ಹೆಸರು; ಪಾದವೊಂದಕ್ಕೆ 
ಹನ್ನೆರಡು ಅಕ್ಷರಗಳಿರುವ, ಜಗತಿಛಂದಸ್ಸಿನ ಒಂದು ವೃತ್ತ: 
ಕುಲಿಶೆಧರಾರ್ಕಯುಗಂಗಳ ಮುಂದಾ ಜಲಗಣಮೊಪ್ಪಿರೆ ಬಂದು ವಿರಾಮಂ 
ಕುಲಗಿರಿಯೊಳ್ಲಿಲೆ ನಂಕಿಗೀದು ಲಲಿತಪದಂ ಪೆಸರಿಂ ಲಲಿತಾಂಗೀ 
(ಕಾರೋಂಬು- ೨-೧೬೩)- [ಸಂ.] 

ಲಲಿತಭ್ರೂಕ (ನಾ): ಮನೋಹರವಾದ ಹುಬ್ಬುಗಳುಳ್ಳವನು; ಸುಂದರ 
ವಾಡ ಭ್ರೂವಿನ್ಯಾಸವುಳ್ಳವನು : ಶ್ರೀ ಕಮಳಲೋಚನಂ - - 
ಲಲಿತಭ್ರೂಕಂ . . , ಊದುತಿರ್ದಂ ಕೊಳಲಂ (ಊಂ. ೩-೦). [ಸಂ.]. 

ಲಲಿತಸ್ತರಣ (ನಾ). ಮೃದುವಾದ ತಲ್ಪ,--ಹಾಸಿಗೆ : “ಚಿತ್ರಾವಳಿಯ 
ಮೇಲ್ಕಟ್ಸಿನಲಿ ಲಲಿತಸ್ತರಣಮಧ್ಯದಲಿ ಹೊಳೆಹೊಳೆವ ನವರತ್ನಭೂಷಣ 
ಕಳಿತಕುಯನ ಕಂಡು ರೋಷಪ್ರಳಯಭ್ಛರವರೂಪನೊದೆದನು ವಾಮಪಾದ 
ದಲಿ (ಕುಠ್ಮಾರ್‌ ೯೨೪), ೫೨] 

ಅಲಿತಾಂಗ, ಲಳಿತಾಂಗ (ನಾ). ೧. ಸುಂದರವಾದ ದೇಹ ; ಚೆಲುವಾದ 
ಶರೀರ : ಲಲಿತಾಂಗ ಕನಕಾವದಾತಮಲರ್ಗಣ್‌ ನೀಲೋತ್ಸಲಚ್ಛಾಯೆ 
(98ಪು. ೨-೪4) ; ಲಲಿತಾಗಂ ಲತೆ ಕೆಂದಳಂ ತಳಿರಲರ್‌ ಕಣ್ಗಳ ಕುರುಳ್‌ 
ಭೃಂಗಸಂಕುಲಂ . , - ಎನಲೈ ನಿಂದು... ಕಣ್ಣೊ ಪ್ರಿದರ್‌ ಕಾಂತೆಯರ್‌ 
(ಉಂಟ. ೯-02) ; ರಾಜಲಕ್ಷಣದ ಚೆಬ್ಮಿಡಿದ ಲಲಿತಾಂಗದಿಂ ಕುಶಲವರ್ಕು 
ಶಲವರ್ಧನರಾಗಿ ರಂಜಿಸಿದರು (ಕ್ಕ ಜಣ: ೦೯-೩೦). ೨. ಕೋಮಲವಾದ 


೭೬೯೩ 


೩0 


ಲಲ್ಲಯಿಸು 


ಶರೀರ ; ಲಲಿತಾಂಗದ ಬೆಮರ್ವೆನಿಗಳನಲೆದಾಆ್‌ಪ ಕೀರಕುಳದೆಅಂಕೆಯ 
ಕಡುದಣ್ಣೆಲರ್ಗೆಳಸಿ ಪಕ್ಕಿ ಸೋಯದೆ ಕೆಲಬರ* ಪಾಮರಿಯರವರ ಬರವನೆ 
ಪಾರ್ವರ್‌ (ಕತ್ತಕು- 3-00)- ಹಿ. ರೂಪವಂತ ; ಚೆಲುವ : ಲಲಿತಾಂಗ : 
[ನಂಗ]ವಿಷಯಾಧೀಶಂ ಸುರಸ್ವ್ರೀಜನೋದಾತ್ಮಪ್ರಾರ್ಥಿತಯೌವನಂ (ಕ್ಕ 
೩-೦1೩): ಲಳಿತಾಂಗ : ೧. ಲಳಿತುಂಗದ್ಕೊ*ತಿಬಿಂ ಭೂವಳಯಮನೊಳ 
ಕೊಂಡಿರ್ದ್ವಳ್‌ (3933: x, ೫೨೯ ; 2076). [ಸಂ.] 
ಲಲಿತಾಂಗಿ (ನಾ). ಸುಂದರವಾದ ದೇಹವುಳ್ಳವಳು ; ಚೆಲುವೆ; 
ಲಲಿತಾಂಗಿ ಮೆಲ್ಲಮೆಲ್ಲನೆ ನಳಿತೋಳಂ ಬೀಸೆ ಮಿಸುಗುವಸಿಯುಗುರ್ಗಳ 
ನುಣೈೆಳಗು ನಿಮಿರ್ದೆಸೆದುವು (ಕಾರಂಥಿ- 506) ; ಲಲಿತಾಂಗಿಯರ ಕರಶಳದ 
ವಿಮಲಕಲಶೋದಕವನೊಲಿದೀಂಟುತಿರ್ದೊಡಂ ಮನ ತಣಿಯದು (4. 
4-00). 1೫೦. ಲಲಿತಾಂಗೀ] 
ಲಲಿತಾಕಾರ, ಲಳಿತಂಕಾರ (ನಾ) ಸುಂದರವಾದ ಆಕಾರ; ಮನೋಹರ 
ವಾದ ರೂಪ : ಲಲಿತಃಕಾರಮದೀಯೆ ನಾಡೆ ನಯನಕ್ಕಾನಂದಮಂ. 
(ಊನ. ೬-೦6): ಲಲಿತಾಕಾರದ . ರಾಜಪುತ್ರತತಿಯಿಂದ . - - 
ಓಪ್ಪಿರ್ದುದೊಡ್ಡೋಲಗಂ (ಕುಸುಮಾ. ೩-0೬). ಲಳಿತಾಕಾರ ; ಲಳಿತಾಕಾರಂ 
ವಿಭವಂ ಬೆಳಗುವ ಲಾವಣ್ಯಮೆಸೆಯೆ ಬಂದರ್‌ . . . ಕೋಮಲೆಯರ್‌ 
(೩ಗ೨. ೪-೦೨೪). [ಸಂ.] 
ಲಲಿತೆ, ಲಇತೆ (ನಾ). ೧- ಹೆಂಗಸು ; ಸ್ತ್ರೀ. ೨. ಸ್ವೇಚ್ಛಾಚಾರಿಯಾದ 
| ಹೆಂಗಸು; ಸ್ವೈರಿಣಿ. , ೩. ಏಲಾಸಿನಿ; ಸುಂದರಿ: ಲಲಿತೆಯ 
ಮುಖೇಂದುಬಿಂಬದ ಬೆಳಗಿನೊಳಿರದಗಿದು ಪೆಜತೆಗೆದು ತಮೋಬಳಮಿರ್ದು 
ದೆಂಬಿನಂ ಕಣ್ಣೊಳಿಸುಗುಮೂಕೆಯು ವಿನೀಳಕಬರೀಭಾರಂ (ಕಾವಾ ೯-4೪), 
೪. ದುರ್ಗೆಯ ಒಂದು ಹೆಸರು. ೫. [ಕಾವ್ಯಮಾ] ಒಂದು 
ಆಮುಪವುಸದ ಹೆಸರು ; ಸೌಷ್ಮವಗುಣಸಮಸ್ಯಿತಂ ಲಲಿತವೃತ್ತಿಯಿಂ 
ಆಲತೆಯೆಂಬ ವೃತ್ತಿಯದಕ್ಕುಂ (ಉಕಾರ. 5೩9), ಓ. ಒಂದು 
| ಅಲಂಕಾರದ ಹೆಸರು: ಪ್ರಸ್ತುತ ವರ್ಣಿಸದೆ. ಪ್ರತಿಬಿಂಬ 
| ರೂಪದ ಪ್ರಸ್ತುತವು ವರ್ಣಿಸೆ ಲಲಿತೆಯು (೪. ೪). ೭. - ಲಲಿತ 
೧೫ ; ಇಪ್ಪತ್ತು ಮಾತ್ರೆ ಲಲತೆಗೆ ಬಪ್ಪುದು ಪದಿನಾಜು ವಕಾತ್ರೆ ಮಂದಾ 
ನಿಲಕಂ/ ತಪ್ಪದುವುತ್ಸಾಹಕ್ಕು ಅಕಿಯೊಪ್ಪುವುದಿಪ್ಪತ್ತುನಾಲ್ಕು ಮಾತ್ರೆ 
ಗಳಬಲೇ (ಕಂಜ: ೩-೨೨೨ ಕಲ್ಲ): ಲೆ. [ಸಂಗೀತ] ಒಂದು ರಾಗದ 
ಹೆಸರು: ಕೌಶಿಕಿ:ವೇಳಾವಳಿ . . , ಲಲಿತೆ... ಶಯಸೋದರಿಯೆಂಬ 
ಮೂವತ್ತುನಾಲ್ಕುರಾಗಂಗಳೇ ಭಾಷಾಂಗದಿಂದ ಪುಟ್ಟಿದವು (6ರೇಕ-೨೩೩)- 
ಲಳಿತೆ ; ೮. ಚಾರುವೀಣೆಯ ಬಾಜಿಸುತ್ತ ಲಳಿತೆಯ ವಾಡೆ 
(ಗುರುಶಾ- ೩-೩೦)- [ಸಂ. ಲಲಿತ 
| ಲಲಿತೋಟ್ಛಿ ತ (ನಾ). [ಸಂಗೀತ] ಇಪ್ಪತ್ತೆರಡು ಶ್ರುತಿಗಮಕಗಳಲ್ಲಿ 
ಒಂದು: ಸ್ಟುರಿತ .. . ಲಲತೋಚ್ಛ್ರೈತ [ಉ೫. ಚೃದ] : . - 
ಕೋಮಲವೆಂಬ. ಯಿಪ್ಪತ್ತೆರಡು ಶ್ರುತಿಗಮಕಂಗಳು (054೪. ೧೬)- 
[Xo] 
ಲಲಿತೋತ್ತರ (ನಾ). ಲಲಿತಾಗಮದ ನಾಲ್ಕುಭೇದಗಳಲ್ಲಿ ಒಂದು : 
ಲಲಿತ ಲಲಿತೋತ್ತರ ಕೌಮಾರತಂತ್ರ ವಿಘ್ನೇಶ್ವರಾಗಮವೈದು ಲಲಿತಾ 
ಗಮದೆ ನಾಲ್ಕು ಭೇದಂಗಳು (ಕ. ೬೬) - [ಸಂ.] 
ಲಲ್ಲಯಿಸು, ಲಲ್ಲೈಸು (ಕ್ರಿ). ಮುದ್ದಿಸು ; ರಮಿಸು ; ಪ್ರೀತಿಸು: 
ಎರೆವ ಮರಲ್ವ ಲಲ್ಲಯಿಪ ಕಾಲ್ವಿಡಿವೆಂಬುದನಿಬುಕೆಯ್ವಳೆಂಕರಣ 
ವಿಳಾಸಮಂ ಮೆಅಕಿವ ಮೇಳಿಸುವಂದಿನ ರೂಪು ಶಾಸನಂಬರೆದುದು 
(604. ೩-82); ನುಡಿದು ಕಾತರಿಸದೆ ಕೂಡೆ ಲಲ್ಲಯಿಸದೆ 
ಬದ್ದೆಯನೊಲಿಪನಾವಂ (ಹಕುಕ. ೩-೦೩) ; ಮೆಲ್ಲನೆ ಮೇಳಿಸಿ ವರ್ಚುವ 
ಲಲ್ಡಯಿಸುವ ಪೆಜರನಟ್ಟಿ . ದೂಜುವ , . , ಮುನಿಯಲ್ಲಿ ಜನೋಕ್ತಿಯನೆ 


ಲಲ್ಲೆ ೭೬೯೪ 


ಕೇಳಲುಗದು ಚತುರಂ (ರರ್ಶಾಮ್ಮ. ೬-೨೦೨). ಲಲ್ಲೈಸು; ಕುಡದಿರ್‌ 
ಪುರಿಗಣೆಯನೆನಿತ: ಲಲ್ಲೆ (ಶಂಶಕಾ- ೯.೭೮) ; ಕಡುಮುಳದ 
ನಲ್ಲನಂ ಕಾಲ್ವಿಡಿದು. 7 ತಿಳಿಷಲ್‌ (ಕ್ಮಂಣರ. ೨-೪); ಮೆಲ್ಲೆದೆ 
ರಾಗವ ಹರಿಯಿಸಿ ನಿಂದ: ಸಃ ಧರಣಿಯನಿಂದು. (ನ್ಮ: ೭೭ ೨), 
[ ಲಲ್ಲೆ 4 - ಇಸ್ಕು] | 
ಲಲ್ಲೆ (ನಾ). ೧: ಮು  ಲಲ್ಲೆಯೆಂದಕ್ಕು ಮುದ್ದಿಂಗೆ 
ಪೆಸರು” (ಕಲ್ಕಿಮಂ- ೭೬); ಲಾಲಿಸಿ ಕೇಳ್ವೆರ ಕಿವಿಗೋಪವಳಾಡಿದ ಲಲ್ಲೆಯೆನೆ 
ಅನುರಾಗದಿ ಲಿಖಿಸುವೆನು (40೫: 0-28) ; ಮಾತಿನಲ್ಲಿ ಲಲ್ಲೆ [ಣಣ. 
ಲೀಲೆ] ಮನದಲ್ಲಿ ಘಾತಕತನವುಳ್ಳ 


ಅ 


ನನ ಕನಿಷ್ಠನೆಂಬರು (6ಟಕೇ. ೯೯-೨೫). 


೨. ವಿನೆ 2 ತಾಂಗನಂ ದುನಂಗೊಳಿಸುವರಿಚ್ಚಿಕಾರ್ತನದ [19 
ಲಲ್ಲೆಯ ಗಃ ರ್‌ (ಅಂತೆ: ೨-೬೦) ; ತಮ್ಮ ಲಲ್ಲೆ 
ಕುಣಿತಗಳಲ್ಲಿ, ಪುಷ್ಪಾ! . ಜಲಕ್ರೀಡೆಯಲ್ಲಿ,: ಯಾರನ್ನು ಲೆಕ್ಕಿಸದೆ 
ನುಗ್ಗುತ್ತಾರೆ 
ಲಲ್ಲೆಯಾಡು _ ಡು : ಬಾಲಸೂರ್ಯನ ಬಂಗಾರ 
ಕಿರಣಗಳು ಗಳಿ: ಜಾಬ. ಗು! ಟಿ ಬಳ್ಳಿಗಳ ಮೇಲೆಲ್ಲ ಲಲ್ಲೆಯಾಡುತ್ತ |15 
ಲಿದ್ದೆವೆ (ಪರತ: 0೦೨). ಲಲ್ಲೆ ಹಾಕು ಎ ವಿನೋದಪಡು ; 


ಸಂತೋಷಪಡು : ಕಂಡವರ ಮಕ್ಕಳನ್ನು ಭಾವಿಗೆ ತಳ್ಳಿ ಅವು ತೇಲಿ 
ಮುಳುಗುವುದನ್ನು ನೋಡಿ "ಲಲ್ಲೆ ಹಾಕುವ ನಣವಿಲ್ಲ (330ಕೂತ-' ೦೦)- 
ಲಲ್ಲೆಹೊಡೆ  ಸರಸವಾಗಿ ಮಾತನಾಡು ; ಚಕ್ಕಂದವಾಡು ; 
ಅವಳೂ ಅವನೊಡನೆ ಲಲ್ಲೆ ಹೊಡೆಯುತ್ತಿದ್ದಳು (ಅಪತ್ಕಾ-0೪); 
ಓಣಿಯಲ್ಲಿಯೋ ಪಡಸಾಲೆಯಲ್ಲಿಯೋ . , , ನಿಂತು ಅವರು ಲಲ್ಲೆ 
ಹೊಡೆಯುತ್ತಿದ್ದರು. (ಫುನರು- ೩೭) - 
[ದೇ.8 ತುಳು. ಲಲ್ಲೆ. ಲಲ್ಲ; ತಲು. ಲಲ] 

ಇಲ್ಲೆಗಣ್ಣು (ನಾ). ಪ್ರೀತಿಯನ್ನು ಸೂಸುವ ಕಣ್ಣು: ನಿಂಗ 
ಹುಲ್ಲೆಗಣ್ಣವರೆಸಳ್ಳಣ್ಣ ಲಲ್ಲೆ ಗಣ್ಣವರ್‌ ನಗೆನೋಟದ ತೋರ ಧಮ್ಮಿಲ್ಲೆ 
ಯರೆಯ್ದಿತೊಗ್ಗಿನಲಿ (ಸೋಜ: ೨೪-೦೨). 

[ ಲಲ್ಲೆ 4 ಕಣ್ಣು (ಕಣ್‌) ] 

ಲಲ್ಲೆಗರೆ " ಲಲ್ಲೆಗಣ ' ನೋ. 

ಲಲ್ಲೆಗಣ. ಲಲ್ಲೆಗರೆ (ಕ್ರಿ): ೧- ಪ್ರೀತಿಯ ಮಾತನ್ನು ಆಡು; 
ರಮಿಸು : ಮುದ್ದಿಸು : ವಲ್ಲಭನಿದ್ದಾನೆಂದು. ಲಲ್ಲೆಗಅಕೆಯ ಬೇಡ 
(ರ್ನನ: ಕ. ೦೦೨-೭) ; ರುಗುಮಿಣಿ ಮುನಿಯೆ ಪುಂಡರೀಕಾಕ್ಷನಾಕೆಯ 
ಚರಣದಲ್ಲಿ ನೊಸಲಂ ಚಾಚಿ ಲಲ್ಲೆಗಣಿಿಯೆ (೫೫. 3೬-೦೦) ; ರನ್ನಗಲ್ಲೆ 
ಡೆಯ ಪುಲ್ಲ ನಲ್ವಾ ಸಿನೊಳ್‌ ಚೆಲ್ಲವಿಂ ನಲ್ಲಳ್ಳಿರಸು ನಿಲ್ಲದೆ ಕುಳ್ಳಿರ್ದು ಮೆಲ್ಲ 
ಮೆಲ್ಲನೆ ಲಲ್ಲೆಗಣಕಿವ (ನಕ್ಕ. ೭೬-೨). ಲಲ್ಲೆಗರೆ ; ೧. “ನಾನೇ 
ಚಿನ್ನಮರಿ” ಎಂದು ಖೈದಿ ಬುಸೋರ್ವಕಿನ್‌ ಲಲ್ಲೆಗರೆದನು (ಸಂಕು. 346). 
೨. ಸರೆಸವಾಡು ; ಚಕ್ಕಂದವಾಡು ; ಕೊಂಚ ಸಲುಗೆ ಕೊಟ್ಟಿಯೋ 
ಲಲ್ಲೆಗರೆಯೋಕೆ, ಬರುತ್ತವೆ. (ಕನಕ. 030)- [ಲಲ್ಲೆ ೬ ಕಿ] . 

ಲಲ್ಲೆಗಾರಿಕೆ (ನಾ)- ಪ್ರೀತಿಯನ್ನು -- ತೋರಿಸುವುದು ; ಪ್ರಣಯ: 
ವೆಟತೀತಿ .. :ಲಲ್ಲೆಗಾರಕೆಯನಾಡಿದಪನೆಂಬುಮು (ಗಾಕಕ್ಕ. ೦೪). 

[ಲಲ್ಲೆ ೬ - ಕಾರ್ಯ (ಎ __ ಕಾಣ) ಡ್ಯ ದಣಕೆ] 

ಲಲ್ಲೆಗಾರ್ತಿ (ನಾ). ಸರಸವಾಡುವವಳು ; ಚೆಲ್ಲಾಟದ ಹೆಣ್ಣು: ಬೆಳತಿಗೆ 
ಗಣ್ಣ ಔಡಂಗಿ ಲೋಲುಪಾಂಗದ ಲಲ್ಲೆಗಾರ್ತಿ ಕುಡುವುರ್ವಗಳ ಕುಶಲೆ 
(ಉತರ. 1೫ರ). [ಲಲ್ಲೆ 4 ಕಾಅ ರ ಎತ್ತಿ ( ಇಡಇತ್ತಿ) ] 

ಲಲ್ಲೆಗೆಯ್‌, ಲಲ್ಲೆಗೈ (ಕ್ರಿ). ಎ ಲಲ್ಲೆಗಳಿ ೧; ಲಲ್ಲೆಗೆಯ್ದು ಲಲ್ಲೆಗೆ 
ಮಣಿದಿರ್ದೊಡೆ ' (ಕಂಕಣ: 9-00೬); ಪಕ್ಕಮಂ ಬಿರ್ಚ ಲಲ್ಲೆಗೆಯ್ಲ 
1380: ಗಬಗಿದ]ತ್ತು ಪಾರಿವಂ ಪಾರಿವದೊಂ್‌ (not. ೨-೩೨) 


ಲವ 


ಲಲ್ಲೆಗೆಯ್ಶುತ್ತೆ ದೈನ್ಮಂದೋಲ್‌ (ಶರಣಾ, ೬-೬೦). 'ಲಲ್ಲೆಗೈ : : ಗಲ್ಲ 
ಮನೊಲ್ಲೊಲೆದೆತ್ತಿ ಮುದ್ದಿ ಪಳ” ಮಾಣದೆ ಲಲ್ಲೆ ಗೈವಳೀ (೧a: 8-038); 
ಲಲ್ಲೆ; ಗೈದೊಲವನಾಣ್ಮಂಗೆ ಕಾಣಿಸಿದಳು. (ಕೈಬರಾ- 00-32); ಬೀಸು 
ವಿಟ್‌ಸಲಂ ಸೂಸುವ ಸೋನೆಯಂ ಸೈರಿಸದೆ ಪಕ್ಕೆಯೊಳೆ ಪಟ್ಟು, ಕಣಸಂ 
ಲಲ್ಗೆಗೈದು (ಗಾಮಾಕ್ಕ- ೩-೨೭). [ಲಲ್ಲೆ 4 ಕೆಯ]. 


ಲಲ್ಲೆಗೈ ' ಲಲ್ಲೆಗೆಯ್‌:' ನೋ. 
ಲಲ್ಲೆನುಡಿ (ನಾ). ಪ್ರೀತಿಯ ಮಾತು; ಮುದ್ದುಮಾತು ; ಸರಸ 


ಸಲ್ಲಾಪ: ಗದ್ಗ ದತ್ವಂ ಪಡೆದಿರ್ಪ ಲಲ್ಲೆನುಡಿ ಲೀಲೆಯನೀಯ (met 
೪-೦೦೬) ; ಎಸೆವಂಗಪರಿಮಳಂಗಳ ನಾಸಿಕದಿನೀಂಟಿ .., , ಕರ್ಣಂಗಳೊಳು 
ಲಲ್ಲೆನುಡಿಯಿನಿದುಗೇಳಿ , , , ಸುರತವನೆಸಗಲು (ಉಾರಕಂ. 4-೩೦) ; ಸವಿ 
ಲಲ್ಲೆ ನುಡಿಗೆ ಲವಲವಿಪ ನ: ಕೂಟಕೆ ಕಾತರಿಸಿ ಮಿಡುಮಿಡುಕಲೊಸರ್ವ 
ನಾಣೆಡೆ (ತಂಪು: ೦೯-೬೨), [ಲಲ್ಲೆ . ನುಡ್ಠಿ) 


ಲಲ್ಲೆಮಾತು * ಲಲ್ಲೆವಾತು ' ನೋ: 
ಲಲ್ಲೆವಾತು, ಲಲ್ಲೆ ಮಾತು (ನಾ). ಎ 


ಲಲ್ಲೆನುಡಿ : ಲಲ್ಲೆವಾತಿಂ ಗಲ್ಲವ 
ಪಿಡಿದು ಪುಷ್ಪ ಪರಿಮಳದಂತೆ ನಾ. ನೀನುಭಯವಿಲ್ಲದಂತ್ರೆ ಕೂಡೆನ್ನ ಪ್ರಾಣೇ 
ಶನೇ (ಕನಕ: ೨-೦; ಹಲವು ಪರಿಯಲಿ ಲಲ್ಲೆವಾಶಿನಲಲದು ರಾಮನ 
ಕೋಮಲಾಂಫ್ರಿಯೊಳಿಳುಹಿದಳು. ಮೂರ್ಧ್ನಿಯನು (ಕರಣ: ೬-6-೬); 
ಜತೆಗೊಂಡು ಸಾರ್ದು ಇನಿವೊಟ್ಟುಂ ಲಲ್ಲೆ ಮಾತಿನ ಸೊಲ್ಲ ಸೊಗದೊಳರ್ದು 
(ಯಾಕ. ೩೦-೨೭). ಲಲ್ಲೆಮಾತು ; ಲೇಸು ಹಾಸು ನೋಟವಾಭರಣ 
ಆಲಿಂಗನ ವಸ್ತು ಚುಂಬನವಾರೋಗಣೆ ಲಲ್ಲೆಮಾತು ತಾಂಬೂಲ ಲವ 
ಲವಿಕೆಯೆ ಅನುಲೇಪನವೆನಗೆ (ಕಣರ. ೪. 9೦೬-೨೬): [ಲಲ್ಲೆ ಮಾತ್ತು] 


ಲಲ್ಲೈಸು " ಲಲ್ಲಯಿಸು* ನೋ. 
ಲವ (ನಾ). ೧. ಕೇಳುವುದು ೨. ಕಟಾವು, ೩. ಸಂಗ್ರಹಿಸುವುದು; 


ಒಟ್ಟುಗೂಡಿಸುವುದು. ೪. ಅಲ್ಪ; ಸ್ವಲ್ಪ; ಲೇಶ ; “ ಅಣು ಸೂಕ್ಷ್ಮಂ 
ಲೈಶಂ ತುಟಿ ಕಣಂ ಲವಂ... ಅಣಮೆ ಕೆಜಿಿದಪ್ಪುದೆದು. ತಾಂ" 
(ನಸ್ತುಕೋ- ೦೦೬-೫೬); ಬೆದಬೆದ ಬೆಂದ ಜೀವಕ್ಕೆಂತಾನುಂ ಕ್ಷಯೋಪಶಮ 
ನಿಮಿತ್ತದಿಂ ಸದೃ್ಭರ್ಮಾಮೃತ ಲವಂ ದೊರೆಕೊಂಡುದಪ್ಪೊಡೆ ಯುಕುಲ. 
3-೩೫ 5); ತನ್ನಲ್ಲಿ. ರಾಜಸಂ ತಾಮಸಂ ಸಾತ್ರಿಕಗುಣಂ ಅವಮಿಲ್ಲದಂತೆ 
ಲಯವಪ್ಪವು (08, ' ೩೪-6). ೫. ನೀರಿನ ತುಂತುರು,ಎಹನಿ ; 


ನಗೇಂದ್ರೋಪಕಂಠಂಗಳೊಲ್ಸ್‌ ನಿರ್ಜ್ವರಮಂ ಮಾಡುತ್ತುಮುದ ಲವ 
ನಿವಹದೆ ದೇವೇಂದ್ರಲೋಕಕೃಮತ್ಯಾದರಮಂ ಮಾಡುತ್ತುಮೈನಾಣಸಿ 
ದುದೊ . ದಿವಿಜವ್ರಾತಮಂ ಗಂಧತೋಯಂ (5ರಫು- ೬-೦0), 


* ಲವೋದ್ಗಮ * ಪರಾ." ೬. ಸಣ್ಣ ತುಣುಕು,-ಭಾಗ. ತುಂಡು, 
ಓ ಉಣ್ಣೆ; ತುಪ್ಪುಳು. ೮. ಆಟ; ಕೇಳಿ. ೯. ಸ್ವಲ್ಪಕಾಲದ ಅವಧಿ; 
ಅತ್ಯಲ್ಪಕಾಲ : ಕಾಲಮದು . .. ತೃಟಿ ಲವಮುಖ್ಯಕಾಲಂಗಳಿಂದೆ. ತಾನ 
ಖಿಲಮಾಗೆಸೆದಿರ್ಪದು, (6೫3. ೩-೪-2); ಒಮ್ಮೆ ಕಣ್ಣೆವೆಯನಿಕ್ಕುವನಿತರ 
ನಾಲ್ಕು ಭಾಗೆಯೊಳಗೊಂದು ಭಾಗವೇ ತೃಟಿಯೆನಿಸುಗುಮದೇ ಎರಡಾಗ 
ಲೊಂದು ಲವವೆನಿಸುಗು (ಆನೇಕ. 3೬0). ೧೦. ಶ್ರೀರಾಮನ ಅವಳಿ 
ಮಕ್ಕಳಲ್ಲಿ ಒಬ್ಬ: ಲವನ ಬಲಕ್ಕೆ. ರಾಘವಬಲಂ ಪೆಜಪಿಂಗೆ: ಕಡಂಗಿ ರಾಘವಂ 
ಲವನೊಂದಿರ್ಚಿ . . . ,ಅವನಾಹವದೊಳಿದಿರ್ಚಿ ಜೀವಿಸುವವಂ ವನಂ 
ಜವನಂ ಮಹೀಭುಜಂ (ತುರಾಮಾ. 0೬-೦೦): ಕಂಡನರ್ಚಿತ ಸುವಾಜಿಯಂ 
ವೀರಲವನು (3ಬ. 30-3). ೧೧. ಒಂದು ಬಗೆಯ ಪಕ್ಷಿ; ಲಾವಕ್ಕಿ; 
ಪುರಲೆಹಕ್ಕಿ. ೧೨. ಲವಂಗ. ೧೩. ಒಂದು ಬಗೆಯ ಸುವಾಸನೆಯ 
ಬೀಜ: ಜಾಯಿಕಾಯಿ. ೧೪. ಒಂದು ಬಗೆಯ ಮೂಲಿಕೆ; ಲಾಮಂಚದ 
ಬೇರು. ೧೫. [ಕಾವ್ಯಮಾ] ಒಂದು ಕೌವ್ಕಾಲಂಕಾರ ; ಲವ 
ರೊಪ ವಿಕ ತಮ ಮುಚ್ಚುವುದು ಲವಂ ರಾಜಸುತೆಯನ್ನೀಕ್ಷಿಸಿ ಮೆಯ್ದೋ 


ಲವಂ ೭೬೯೫ 


ಅವ ಪುಳಕಮನಜುವರ್ಗಿಂತು ವಿಟಂ ವನದತುಳ ಶೀತಪವನನಿನೆಂದಂ: 
(ಉದರ: ೪೪). 

ಅನಲವ್ಯ (ದ್ವಿರುಕ್ತಿ) : ಮೃತ್ಯು ತಾಂ ಬಂದು , , . ನಿತ್ಯ ನಿನ್ನಸುವ 
ಲವಲವ ಪೀರುತಲಿ ದೀರ್ಫಹತ್ಯೆಯಲಿ ಹರುಷಿಪಳೊ (ಮುಂಕುಳ- ೦೪೦). 
ಲವಲೇಶ ಇ ಸ್ವಲ್ಪ; ತೀರ ` ಅಲ್ಪ ; ಕೊಂಚ : ಲವಕುಶತಾತ 
ಲಂಕಾಧೀಶಸುಹೂರ  ಲವಲೇಶಮೋಷವಿದೂರ (846: ೩೦-೭೦) ; 
ಲವಲೇಶವಾದರೂ ಹೊಟ್ಟೆಯ ಕಿಚ್ಚಿನ" ಕಿಡಿ ಕಾರದಂಥ ಶೀತಲರು 


(20ಶಾಶ್‌ ೨೨-೪೪). [ಸಂ.] 
ಲವಂ (ಅ)- ಸ್ವಲ್ಪವೂ : ಅದರ್ಕಾ ಲವಂ ಲವಂ ಬೆರ್ಚದೆ... 
ಲಕ್ಷ್ಮಣನ ಧನುವಂ ಮುದಂ (ಕಾಮಕ್ಕೆ. ೦೩೯-೦೬) - [ಸಂ.] 


ಲವಂಗ (ನಾ). ೧. ಒಂದು ಬಗೆಯ ಮರ ಮತ್ತು ಅದರಲ್ಲಿ ಬಿಡುವ 
ಸುವಾಸನೆಯುಳ್ಳ ಒಂದು ಸಂಬಾರಪದಾರ್ಥ ; ದೇವಕುಸುಮ : 
ಲವಂಗಂ ನಾಗೋರ್ವೀರುಹಕುಸುಮಮಲ್ಲಂ ಮೆಲಸ್ತು ಸ್ನೆಂಧವ ಬೆಲ್ಲಂ. , - 
ಕೂಡಿ (ಊಕೋಶ, 6೩9) ; “ಲುಂಗ ಲವಂಗ[ಕಾಣಂ- ವಿಳೆಂಗ]ಗಳ: 
ಸೊಂಪೊಗೆವ ಸಕಲ ಸುರದ್ರುಮಾಳಿಯನು (ಕರಣ. ೫-೪-೭) ; ಶುಯಿ 
ಹಿಪ್ಪಲಿ: ಮೆಣಸು . . , ಬೆಳ್ಳುಳ್ಳಿ, ಲವಂಗ, ಅರಿಸಿನ . , . ಇವಿಷ್ಟನ್ನೂ 
ಸಮಭಾಗವಾಗಿ ಬಿಸಿನೀರಿಂದರೆದು ಕೊಡಲು ಶೀತಜ್ವರ ಪರಿಹಾರಮಕ್ಕುಂ 
(ಕನ. ೬೪). ೨. ದಾಲಚಿನ್ನಿ: * ಲವಂಗಚಿಕ್ಕೆ ', * ಲವಂಗಪಟ್ಟೆ ' 
ಪರಾ. [ಸಂ.) 

ಲವಂಗಚೂರು (ನಾ). ಲವಂಗದ ಆಕಾರಕ್ಕೆ ಕತ್ತರಿಸಿ, ಬೇಯಿಸಿ 
ಒಣಗಿಸಿದ ಒಂದು ಬಗೆಯ ಅಡಕೆ: ಚತುರ್ಭಾಗ,: ಕೊರಪ್ಪ, 
ಲವಂಗಚೂರು, ಮೋಡಿ, ಅಣ್ಣಾವಾರ, ದೇಶಾವಾರ ಎಂದು ಬೇರೆ ಬೇರೆ 
ರಾಶಿಗಳನ್ನು ಮಾಡುತ್ತಾರೆ (ಕೃಿಶ್ರ- ೦೫೨). [ಲವಂಗ 4 ಚೂರ್ಕು ] 

ಲವಂಗಚೆಕ್ಕೆ (ನಾ). ಸಂಬಾರವಸ್ತುವಾಗಿ ಬಳಸುವ, ಸುವಾಸನೆಯಿಂದ 
ಕೂಡಿದ ಒಂದು ಬಗೆಯಂ ಮರದ ತೊಗಟೆ ; ದಾಲ್ಚಿನ್ನಿ : ಲವಂಗ 
ಚೆಕ್ಕೆ, ದಾಲ್ಚಿನ್ನಿ, ಕನ್‌ಕುಟ್ಲು (ಕ್ಕ 80, ೨೦-೬೪೨). 

[ ಲವಂಗ _. ಚಿಕ್ಕೆ (ಸೆಕ್ಕೈ) ] 

ಲವಂಗತಿಗುಡು (ನಾ).  ಲವಂಗಚೆಕ್ಕೆ : . *ವಸು .., ಲವಂಗ 
ತಿಗುಡು'" (ಓತ0- ೦೪೪): [ಲವಂಗ _. ತಿಗುಡ್ಕು] 

ಲವಂಗತೊಕ್ಕು (ನಾ). ಇ ಲವಂಗಚೆಕ್ಕೆ : “ಶ್ವಚಂ-ಲವಂಗತ್ತೊಕ್ಕು' 
(ಉಾಶಟ,. ೨-೨-೬೦5) ; ಮಗ್ಗಾರೆಸೊಪ್ಪು ಜಾಯಿಕಾಯಿ ಯಾಲಕ್ಕಿ 
ಲವಂಗತೊಕ್ಕು ಲವಂಗಪತ್ರೆ (ಕಾಶುಕಾ. 3೬೪). [ಲವಂಗ - ತೊಕ್ಕು] 

ಲವಂಗಪಟ್ಟೆ (ನಾ): ಎ ಲವಂಗಚೆಕ್ಕೆ : ಕಾಫಿ, ಅಕ್ಕಿ... . ಲವಂಗಪಟ್ಟೆ 
ಸಿಂಕೋನಾ ಮುಖ್ಯವಾಗಿ ಬೆಳೆಯಾಗುತ್ತವೆ (ಕೂಗೋಳ- ೯೩) ; ಕ್ರಿ. ಪೂ. 
೧೫ನೆಯ ಶತವನಾನದ ಈಜಿಪ್ಟ್‌ ಶಿಲಾಶಾಸನಗಳಲ್ಲಿ ಕಂಡುಬರುವ ಲವಂಗ 
ಪಟ್ಟೆ ಅಥವಾ ದಾಲ್ಚಿನ್ನಿ, ಮಲಬಾರಿನಲ್ಲಿ ಉತ್ಪನ್ನವಾಗುವ ವಸ್ತುವನ್ನೇ 
ಪ್ರಾಯಶಃ ಸೂಚಿಸುತ್ತದೆ (ದಂ. ೩೨).. [ಲವಂಗ 4 ಪಟ್ಟಿ] 

ಲವಂಗಪತ್ರೆ (ನಾ). ಸುವಾಸನೆಯಿಂದ ಕೂಡಿದ. ದಾಲ್ಚಿನ್ನಿ ಜಾತಿಗೆ 
ಸೇರಿದ ಒಂದು ಗಿಡದ ಎಲೆ; “ತೇಜಪತ್ರ” (೫0೩3: 3೬೦): ಏಲಕ್ಕಿ; 
ಲವಂಗಚಕ್ಕೆ, ಲವಂಗಪತ್ರೆ... , . ತೆಗೆದುಕೊಳ್ಳಿ. . . . ಪೈತ್ಯಜ್ವರಂ 
ಮಾಣು (444. ೬೬): [ಸಂ.: ಲವಂಗಪತ್ರ] 

ಲವಕುಟ (ನಾ). ಬಹಳ ಚಿಕ್ಕದಾದ ಮಣ್ಣಿನ ಪಾತ್ರೆ ; ಮಣ್ಣಿನ 
ಕುರುಳಿ : “ಕರಗಳಂತಿಗೆಯೆನಲು ಕೈಗಡಿಗೆ ಲವಕುಟಿಂ ಕುರುಳಿಯಕ್ಕು” 
(ಅಂಗಣ. ಟಿ9೪)..." ಕುರುಳ್ಳಿ'- ಪರಾ. [ಸಂ] 


15 


ಲವಡ "ಲವುಡ' ನೋ. 
'ಲವಡಿ `ಲೌಡ್ಮಿ' ನೋ. 


ಅವಣ್ಣಿ 


ಲವಣ' (ನಾ, ೧. ಉಪ್ಪು; ಕ್ಷಾರ: “ಲವಣಂ ಸಮುದ್ರಜಂ 
ಕಲ್ಲುಪ್ಪೆನಿಕ್ಕು” (ಶುಂಗರ, 14-90) ; ನರಡಿಯೆಂದಲ್‌ದದನೊಡೆದೊರಸು 
ವುಳು ಪಳಿಯೊಳಂ ಲವಣದೊಳಂ (ಕಕ. 300). ೨. ಪಡ್ರಸ 
ಗಳಲ್ಲಿ ಒಂದು; ಉಪ್ಪಿನೆ ರುಚಿ; “ತುವರಂ ತಿಕ್ತಂ ಮಧುರಂ 
ಲವಣಂ. ಕಟುಕಾರಮೆಂದು ರೆಸಮಾಟು ತೆಜಿಂ್‌ (ಸ್ತು ಳೊ. ೯9-08) - 
೩. ರಾಸಾಯನಿಕ ಲವಣ ; ಸೈಂಧವ : *“ಲವಣಂ ಸೈಂಧವಮಂ” 
(ವಸ್ತುಕೋ- ೦೬೪-೯೪): ೪. ಮನೋಹರವಾದುದು ; ಸುಂದರ 
ವಾದುದು ;. ಚೆಲುವಾದಂದು: * ಲವಣಿಕೆ ಪರಾ. ೫. ಶತ್ರುಘ್ನ 
ನಿಂದ ಹತನಾದ ಒಬ್ಬ ರಾಕ್ಷಸ್ಥನ ಹೆಸರು : 'ಲವಣಾಸುರ' ಪರಾ. 
೬. ಒಂದು ಬಗೆಯ ಫಗ; ಉಪ್ಪಿನ ತೆರಿಗೆ: ಮಗ್ಗತೆಟ್‌ 
ಹೊಗೆದೆಆ್‌ ಲವಣ ಪಣ್ಣುಕಾರುಕ (ಎಕ. 1%; ಕನ್ನ. ೬೬-೦೪ ; 2288). 
[ಸಂ.] 


ಲವಣಜಲಧಿ (ನಾ), ಉಪ್ಪುನೀರಿನ: ಸಮುದ್ರ,-ಕಡಲು : 


ನಿಜವಿಜಯೆವರೂಥಮೊಂದೊಳೆ ನುಗುಟ್ಬು ಲವಣಜಲಧಿಯಂ ಪೊಕ್ಕು 
(ಅಂಕಿ. ೦೪-೫೩ ವ). - [ಸಂ.] 


ಲವಣತೆ (ನಾ). ಉಪ್ಪಿನ ಅಂಶ; ಕ್ಷಾರತ್ವ : ನದೀಮುಖಗಳ 


ಸವಿಸಾಪದಲ್ಲಿ ಅಥವ ಅನೇಕ ನದಿಗಳು ಬಂದು ಬೀಳುವ, ಭೂಪ್ರದೇಶಗಳು 
ಬಳಸಿದ ಸಮುದ್ರಗಳಲ್ಲಿ . . . ಲವಣತೆ ಬಹಳ ಕಡಿಮೆ (ಕಂಠಿ. 6): 
[ಸಂ, ಲವಣತಾ] 


ಲವಣಾಸುರ (ನಾ). ಎ ಲವಣ ೫ ಲವಣಾಸುರಂ'ಕಾಳೆಗದೊಳೀತನಿಂದಳಿ 


ದನು ಬಾಲಕರ ತೋಳ ಬಲೈೆಂತೋ (ಶೈಕ. ೨೦-೩೫): , [ಸಂ.] 


ಲವಣಿ, ನವಣ್ಣಿ, ಲಹಣಿ, (ನಾ). ೧. ಕಾಂತಿ; ಶೋಭೆ ; ಮೆರುಗು ; 


ಕವಿವವರುಣಾಂಶುಗಳ ಲಹರಿಯ ಲವಣಿ ಲಾವಣಿಗೆಯಲಿ ನೀಲಚ್ಛವಿಯ 
ದೀಧಿತಿ ರುಳಪಿಸಿತ: ದೆಸೆದೆಸೆಯ ಭಿತ್ತಿಗಳ (ಕುಮ್ಮಾಸ- ೦೩-೨೩) ; 
ಪೊಳಿವ ಮಿಂಚಿನ ಲವಣಿ[ಶಾಕಾಂ. ಆಳವಿ]ಯನು ಮೈಗಳಲಿ Was 
ತೋಟ್‌ದರು ಭರದಿ (ಸಳ್ಳಣ: ೨೩): ನವಣ್ಣಿ: ೨. 
ಮನೋಹರತೆ ; ಅಂದ; ಸೊಗಸು: ಕೋಮಳಿಕೆ ಕೊಂಕುವಡೆಯೆ 
ಕೊಂಕು ಬಿಂಕಂಬಡೆಯೆ ಬಿಂಕಂ ಲುಳಿವಡೆಯೆ ಲುಳಿ ನವಣಿ 
ವಡೆಯೆ ನವಣಿ ಬಹುವಿಕೆವಡೆಯೆ ಬಹುವಿಧದ ವಹಣಿಯ ಮಾರಚಿತ್ರದ 
ಗತಿಗಳೊಳ್‌ ಮೆಲ್‌ದು (6ತಂಪು- ೨-೨6 ವ). ಲಹಣ್ಣಿ : ೧. ನಡುವೆ. 
ಪರಿಮಳದ ನಾವೆಯೆಂತಡ್ಡಮಿರ್ದ ನಾಸಿಕಮಂ ದಾಂಟಲಾಜದುಭಯಪಕ್ಷದಿಂ. 
ಸುತ್ತಿ ಬಪ್ಪಾಸೆಯೊಳು ಬಟ್ಟೆಗೊಡುವುದೆಂದು ಕರ್ಣುವತಂಸದಳೂಗೇ 
ಲಹಣಿಶ್ರೀಗೆ ಮೌಕ್ತಿಕಾವತಂಸಕಿರಣಚ್ಛಲದಿಂ ಚಾಮರವನಿಕ್ಕುವಂತೆ ಗಂಜ 
ಮಂಡಲದೊಳು ಮಾರ್ಪೊಳೆವ ಕರ್ಣಪಾಲಿಕೆಗಳ (04ರ. 0೨-೪೪). 
[ ಆ ಸಂ. ಲವಣು] 


ಲವಣ್ಣಿ''ನವಣಿ, ಲವಣೆ, ಲಿಹಣ್ಮಿ, ಲಾವಣಿ, (ನಾ)- ೧. ಯುದ್ಧದ 


ಒಂದಂ ವರಸೆ,- ಚಳಕ: ಸುಯೋಧೆನ ಕವಿದು ನಾಭಿಗೆ ಶ್ಲೋ ಜಂಘೆಗೆ 
ಹೂಡಿ ರುಳಪದಲಿ ಲವಣಿಯಲಿ ಲಳಿಯೆದ್ದು ಹೊಯ್ದನು ಪವನಜನ 
ಭುಜಶಿರವ (ಕುವ್ಮಾಗ. ೭-೩೫) ; ಕೇಳೈ ಲವನೆ ಲವಣಿಯ ಲಾಗು 
ಬೇಜ್‌ವರ (446: ೬-೨೩-೦೪); ವಜ್ರದ ಬಂಧುರದ ಗದೆಗಳಲಿ ಲವಣಿಯ 
ಬಂಧದಲೆ ಬಿಡದೊಡನೆ ಬಡಿದಾಡಿದರು ಜಡಿತೆಯಲಿ (609- 08-03) - 
ಪಿ. '[ಸಂಗೀತ] ಹಾಡುವಿಕೆಯ ಒಂದು ಸೊಗಸು; P ಜಟಿಲವಲ್ಲದ 
ಗೇಯಸೌಂದರ್ಯವು ಪ್ರಸನ್ನವಾಗಿ ಸರಳರೂಪದಲ್ಲಿ ಪ್ರಕಟ 
ಗೊಳ್ಳುವಂಥ ಒಂದು ಠಾಯೆ,- ರಾಗದ ಅವಯವ. ಕೆಲವರು 
ಸಂಸ್ಕೃತದ 'ನಮನ'ಶಬ್ಧಕ್ಕೆ ಇದು ಸಂಬಂಧಿಸಿದೆಯೆಂದು ಹೇಳು 
ತ್ತಾರೆ : ಸ್ಮಾಯಿಯನಾರೋಹಿಯನವರೋಹಿಣಿಯನೋಯರಮಂ 


ಲವಣಿಕೆ ೭೬೯೬ 


ಸಂಚಾರಿ ಬಜಾವಣೆ ಠಾಯೆ ಲವಣಿ ವಹಂಕಿ ಡಾಳಂಗಳಕಾರಪರಂಪರೆಯ 
* «~ ಚತುರ್ವಿಧ ದಂಡಿಯ ಗಾಯಕ ರಸಿಕಮನೊೋದಾಯಕಿ ಪಾಡಿದಳತಿ 
ಚದುರಿಂದ (16೫. 0೪-೫). ೩. [ನಾಟ್ಕ] ದೇಶೀಸೃತ್ಯದ 
ಒಂದು ರೀತಿ : ನಟನ ತಾಂಡವ ನಾಟ್ಯ ಪಟುನೃತ್ಯ ಲಾಸ್ಯದುತ್ಮಟ ನೇರ 
ತಿರುಪುರುಲವಣಿ (ರೈರನೇ- 0೩೯9 ; ಪದತಳದೊಳ್‌ ತುಳಮಂ ಬೀಸರಂ 
ಬೋಗಲೇಯದೆ ಸೆಆವಿಡಿದು ರೂಪು ನೇರು ಲಾಗು ಲವಣಿಯಡಪು ತಿರುಪು 
ಕೈಮಜಕ ಕಳಸ ಕೂಟಮಾನಂಗಳಂ ಸಂಗಳಿಸಿ . . , ತೋರ್ಪ ನರ್ತಕಿ 
ಯರಿಂ (68: 3-0೯ ನ). ನವಣ್ಮಿ : ೧. ವಹಿಲತನಂ ಪದಗತಿಯಿಂ 
ಬಹುವಿಕೆ ಕೈ ಮಾಲ್ಟ ನವಣಿಯಿಂ . . . ಅಹಮಹಮಿಕೆ ಮಿಕ್ಕು ಮೆಜಕಿದು 
ವಿರ್ವರ ಮೆಯ್ಕೊಳ್‌ (ಅನಂತ. 00-86). ಲವಣೆ : ೧. ಚಲದಿಂದಲೋ 
ರೋರ್ವರೆಚ್ಚಾಡಿದರ್ದೆಯ್ಯ ಲವಣೆ ಮಿಗೆ ಚಮತ್ಕೃೃತಿಯೊಳು (ಕೋರಾಸು, 
ut). ಲಹಣ್ಮಿ : ೨. ಇಂಪಂ ಕವ ಸುಧಾರಸಗಾನಂ ನಾನಾರಸದ. 
ಲಹಣಿಯ ರೂಪುವಡೆಯೆ ಪಾಡುವ ಗಾಯಕರೊಳ್ಳು (nos. ೨-೦೦೩ ವ). 
ಲಾವಣಿ : ೨. ಗಳೆಯೋಸರಿಸಲು ಮುಂದಳದೊಳು ಢಮ್ಮೆನೆ ಉಳಿಯ 
ಲೊದಗಿ ಮೊನೆದೋಲ ಕಳೆದು ಉಾವಣಿಯೊಳಾಗಳಿ ಹೊಕ್ಕ ೈನೆದೆ ಡೋಲು 
ಗಳೆವಂತೆ (ಕೈರನೇ- ೩-೧೬) - 
[ 7. / ಸಂ. ಲವಣೀ./ ಮಠಾ, ಲವಣೀ ಎ ಬಾಗಿರುವಿಕೆ ] 

ಲವಣಿಕೆ (ನಾ). ರಮ್ಯತೆ ; ಮನೋಹರತೆ : ಕಾಲೇಳುಗೆಯ ಲವಣಿಕಿ 
ಕೋಟಿಕೆಯ. ಶುದ್ಧ ಬಾಲದದರು ಮನದೆಸಕ ಮೇಲು ಹಗುರದಿಂದವೆ 
ಹೆಯವಕಾ ಭೂಪಾಲನ ಮನವ ಮೆಚ್ಚಸಿತು (ಕ್ರೀಣಂ. ೪-00). 

[ಲವಣ + ಇಕಿ] 

ಲವಣಿಸಾರ (ನಾ). ೧. ಯುದ್ಧದ ಒಂದು ಚಾಕಚೆಕ್ಕತೆ : ಲವಣ 
ಸಾರದೊಳ್‌ ನುಣ್ಣುವ ಮಲ್ಲನನರಕಿ ವಿಡಿದು ಸುತ್ತಿ (೧೦೪- ೨-೧೦೩ ಐ). 
ಪಿ. ಯುದ್ಧದ ವರಸೆಗಳ ಚಾಕಚಕ್ಕತೆಗಳನ್ನು ಬಲ್ಲವನು ; ಯುದ್ಧ 
ನಿಪುಣ : ಬಲಿದ ದಂಡೆಯ ಮನೆಯ ಬಯಸಿಕೆ ಲುಳಿಯ ಮೈಗಳ 
ಲವಣಿಸಾರರು ಕೊಳ್ಳುಗಿಡಿಯ ಖಂಡೆಯದ ಖಣಿಕಟಿಲೆಸೆಯೆ ಕಾದಿದರು. 
(ತುನ್ಮಾರ್ರೋ, ೦೪-೬). [ಲವಣ್ಮಿ . ಸಾಧ್ಯ] 

ಲವಣಿಸ್ಕು (ಕ್ರಿ). ಉಪ್ಪುಹಾಕು ; ಉಪ್ಪನ್ನು ಸೇರಿಸು : ನೀಳಮಾಗು 
ತ್ತರಿಸಿ ಲವಣಿಸುತ ಪಚನಿಸುತ (6. 6೭). (ಲವಣ + ಎ ಇಸ್ಕು] 

ಲವಣಿಸ್ಕು (ಕ್ರಿ). ಬೆಳಕು ಸೂಸು; ಕಾಂತಿಯು ಹೊರಹೊಮ್ಮು ; 
ಆಗ್ಲೇಯವನು ಹೂಡಿದನು . . , ವಾಯು ಪಡಿಬಲವಾಗೆ ಕಿಡಿಗಳ 
ಬಾಯಿಧಾರೆಯ ಹೊದಣ ಕರ್ಬೊಗೆ ಲಾಯದರಿ ಲವಣಿಸುವ ದಳ್ಳುಂದಿರುಳ 
[2390. ರಾಯದಳದಲಿ ಮೋಹಿಸಿತು. ದಳ್ಳುರಿಯ]  ಚೂಣಿಯಲ 
(ಕಪಾಳ: ೨೩-೩೦)- [ಲವಣ್ಮಿ 4 ಇಷ್ಟು] 

ಲವಣಿಸ್ಕು (ಕ್ರಿ) ಕಾಳಗದಲ್ಲಿ ಸುತ್ತ ತಿರುಗಿ ಚಮತ್ಕಾರದಿಂದ 
ಹೋರಾಡು : ಬಿರುದಿನಂಕದ ಭಟರು ಭೋರೆಂದು ಬೊಬೈಗೈದು 
ಲಾಗಿಸಿ ಅವಣಿಸಿ ವಂಚಿಸಿ . , , ಹಿಮ್ಮೆಟ್ಟಿ ಬೊಗರಿದಿರುಗಿ ಮುತ್ತಿ 
ಕಾದುವಲ್ಲಿ (ದತಾನ- ೩-೦೪೭ ನ). [ಲವಣ್ಮಿ 4 _ ಇಸ್ಕು] 

ಲವಣೆ “ಲವಣ್ಮಿ' ನೋ. 

ಲವಣೋತ್ತಮ (ನಾ). ೧. ನದಿ ಅಥವಾ ಗಣಿಯ ಉಪ್ಪು; ಸೈಂಧವ: 
“ಸಿಂಧೂತ್ಮಂ . , . ಲವಣೋತ್ತಮಂ-ಈ ೪ ಸೈಂಧವಂ” (ತಲಯ. 
೨೦೦-೫೬೦) ; “ ಲವಣೋತ್ತಮಂ ಮಾಣಿಮಂತಂ ಸೈಂಧವಂ” (ಮುಕಣ. 
80-೭), ೨.ಪೆಟ್ಟುಪ್ಪ್ಪು : (+) [ಸಂ.) 

ಲವಣೋದ (ನಾ). ಉಪ್ಪುನೀರಿನ ಕಡಲು : “ಲವಣೋದಃ . .. 
ಉಪ್ಪುನೀರಿನ ಕಡಲು” (ಸರಾ: ೬೬). [ಸಂ] 

ಲನಣೋದಕ (ನಾ). ೧. ಉಪ್ಪುನೀರು. ೨- ಸಮುದ್ರ. ಸಂ] 


10 


15 


ಲವನ (ನಾ). ೧. 


ಲವಲಿ 


ಲವಣೋದಧಿ (ನಾ). ಎ ಲವಣೋದ : ದ್ವಾದಶರಾಜಕಮೆಂಬುದ 


ನೋದುಗಳೊಳ್‌ ಕೇಳಲಾದುದಲ್ಲದೆ ಕಾಣಲ್ಯಾದುದೆ ಲವಣೋದಧಿವೃತೆ 
ಮೇದಿನಿಯೊಳ್‌ ಜೀವ ನಿನ್ನ ಪೆಸರೆಸಿವೆಡೆಯೊಳ್‌ (ಅಂತ್ಯ: 01-09). [ಸಂ,]7 
ಕೊಯ್ಯುವಿಕೆ : “ಲವ, ಅಭಿಲಾವ;; ಲವನಂ-೩ 
ಹೊಲಗದ್ದೆ ತಾದ ಬೆಳೆಗಳನ್ನು ಕುಯ್ಯುವಿಕೆ, ಛೇದಿಸುವ” 
(ಸದ್ಕಾಂತಿ, ೩೬೬). ಪ. ಕೊಯ್ಯುವ ಸಾಧನ; ಕುಡುಗೋಲು. [Ao.] 


ಅವಲವ, “ ಲವ ' ಪರಾ. 
ಲವಲವ್ಯ (ನಾ). ೧. ಉತ್ಸುಕತೆ: ಆತುರ; ತವಕ: “ಲವಲವಿಕೆ' ಪರಾ, 


೨. ಆಸೆ; ಹಂಬಲ: ' ಲವಲವಿಕೆ ', * ಲವಲವಿಸು ' ಪರಾ. 
[-ಮರಾ. ಲವಲವ] 


ಲವಲವಿ (ನಾ). ಉತ್ಸಾಹ: ಲವಕುಶತಾತ . . . ಲವಣಾಸುರಾಂತಕಪ್ರಿಯ 


ಲಕ್ಷ್ಮೀಪತಿ ನಿನ್ನೊಲವೆ ಲವಲವಿಯೆನಿಸುವುದು (ಶತ290: ೭೩-೭೦), 
[ <ಲವಲವ್ಯ] 


ಲವಲವಿಕೆ (ನಾ). ೧. ಉತ್ಸಾಹ ; ಹುರುಪು; ಒಲವಿಲ್ಲದ ಭಕ್ತಿ, 


ಲವಲವಿಕೆಯಿಲ್ಲದ ಪೂಜೆ , , . ಹುಲುಸರವಿಯಿಂದ ಕರಕಷ್ಟ (ರಣ: 

3೦-೩೬) ; ಲವಲವಿಕೆಯಲಿ ಕಾದಬೇಕೆಮ್ಮ ವನಿಯನು ಕೈಕೊಳಲುಬೇಕು 

(ಕತ್ಕಾಂಃ: ೩-೩೯) ; ಬೇಸಗೆಯ ದಿನಗಳ ಲವಲವಿಕೆ ನನ್ನಲ್ಲಿ ಮೂಡಿತು 

(೫36ರ. 9): . ಹಂಬಲ; ಆಸಕ್ತಿ; ಈ ವಿಷಯವನ್ನು ಪೂರ್ಣ 

ಆರಿಯಬೇಕೆಂಬ ಲವಲವಿಕೆಯಿಂದ ಹಿಲ್ಲಾ ಕೇಳಿದಳು (ಕುತೋ, 30)- 
[ಲವಲವ್ಮ 4 _ ಇಕೆ) 


ಲವಲವಿಸು (ಕ್ರಿ). ೧. ಉತ್ಸಿಕವಾಗು; ತವಕಪಡು; ಆತುರ 


ಗೊಳ್ಳು : ಕೈ ಶಿವಪೂಜಿಗೆ ಲೆವಲವಿಸುತ್ತಿರೆ ತನ್ನಂ ಮಟಳವುತೆ ಪರವಶ 
ನಾಗಲ” (ಕೃಂಗೀರೆ- ಹ, ೪೪೯-೨೩); ತವರೂರ ವಿಭವಕೆ ಕೆವಿಗೊಟ್ಟ ಹೆಂಗಳು 
ಲದಲವಿಸುವರಲ್ಲಿ (664. ೩೯-೦೪) ; ಹರೆಯದಲಿ ಲವಲವಿಸಿ ನಾ ಕಲಿಯ 
ಲೊದೆ ಬಲ್ಲವರ ಸಂತರೆಲ್ಲರ ಬಳಗೆ ಸದೆ (ಗ9ರಿಂ- 000-06), 
ವಿ. ಹಂಬಲಿಸು; ಬಯಸು; ಲವಲವಿಸುವ ನೋಟಂ ಕೆತ್ತುವ 
'ತೋಳ್‌ ಕಂಪಿಸುವ ಹಸ್ತಂ (೧0: ೩-೨೬); ತರುಣಿಯರಧರಪಾನರುಟ್ಟಗೆ 
ಲವಲವಿಸಿದುದು ಜಿಹ್ನೆ (ಸ ದಕ. ೪-4); ಅಂತು ಕುಳ್ಳಿರ್ದು ಲವಲವಿಸಿ 
ನೋಡಿ (6೫5. ೬3೩ 5). ೩. (ಆಲಂ) ಒದ್ದಾಡು ; ಹೊರಳಾಡು; 
ನಾ ತಿವಿದ ಖಡ್ಗಕೆ ನರನ ಮೈ ಶ್ರ ಲವಲವಿಸಲಡಿ ಮೇಲಾಗಿ ಹೊರಳ್ಹ ರೆ ಧನ್ಯ 
ತಾನೆಂದ (ಕವಳ. 6-90)- [ಲವಲವ್ಮ 4 ಎ ಇಸ್ಟು] 


ಲವಲಿ, ಲವಳಿ (ನಾ). ೧: ಒಂದು ಬಗೆಯ ಬಳ್ಳಿ : ಕಕುಭಾಶೋಕ 


ಕದಂಬ ಲುಂಗ ಲವಲೀಭೂಜಾರ್ಜುನಾನೋಕಹಪ್ರೆ ಕರಂ' (6486. ೩-೮೦): 
ಚಂಪಕ ಲವಲೀ ನಾಗಂ ವಕುಳ ಪಾಟಳಾಶ್ವತ್ವಬ್ರಾತಂ (49903. ೧೦-೩೩ 
ಕಳ) ; ಮುಚುಕುಂದ ಕುಂದೆ ಲವಲೀ ಹರಿಚುದನ (190. xx. 
೨೩೬-೦೫ ; 1155); ಮತ್ತಕೋಕಿಲೆಗಳು ಲವಲಿಯ ವಿಕಸಿತಪಲ್ಲವದೊಳಗೆ 
ಮುಳುಗಿ ಮಕರಂದವನ್ನು ಹೀರುತ್ತಿದ್ದವು (೫. ೬). ೨. “ಕಾಚು 
ಮರ” (ಕಂಠ ಕೋಶ): ; ತೀರಸ್ಥೆ ಲವಂಗ ಚೂತ ಲವಲೀಪುಷ್ಟಾಸ 
ವಾಸ್ತ್ರಾದಿತಾಲಿಯುತೋನ್ಮಾದೆಯ (60ಫಿ. 0-89). ೩. “ಅರನೆಲ್ಲಿ” 
(6ರಿಫು.. ಕೋಕ) : ಏಲುಲವಂಗಲವಲೀವೇಲಾವನಭೂಮೆಯೊಳ್‌ (ಅಂಪು. 
0೩-೨) ; ಸರಳ ಲತಾಲಾಸ್ಕೆನಟಂ ಹರಿಣೀರೋಮಂಥಬಂಧುರಂ ಲವಲೀ 
ಮರ್ಮರಮುಖರಂ . ಕರಿಕರಶೀಕರಶ್ವೀತಳಮೆಸಗಿದತ್ತರಣ್ಯಂ'..ಸಮಾರಂ 
(ಕರರ. ೬-0೦4): ೪. ಒಂದು ಬಗೆಯ ಸಸ್ಯ; ಅದಿರ್ಗಂತಿ :' 
*ಲವಲಿಃ, ಲವಲೀ- ಈ ೨ ಅದುರ್ಗಂತಿ” (ಕಕ್ಕಿ. ೨೫). ಅವಳಿ; 
೨. ಸಾಳೆ ತುಬ ಲವಳೀ ಹಿಂತಾಳ ನಾಳ, , . , ಕೋಳ ನಿಚುಳಾಕ್ಷೋಣಂ 
ಗಳಿಂದೊಪ್ಪಗುಂ (ನರಕ. [ಸಂ. ಲವಲೀ] 


ಲವಲಿಕೆ 


ಲವಲಿಕೆ (ನಾ). ಎ ಲವಲವಿಕೆ: ಪುಲಿ ನೀರುಣುತಿಕಿ ಖುಜ್ದೆಕ್ಕಲವಂದಿ 
ತದೀಯ ವಿಪುಳಗಳ ಎಗಳದಸೈಗ್ನಲದಿಂ ಬಗರಗೆ ತೀವಿಡೊಡೆ ಲವದಿಕೆಯಿ 
ನೊಡಿ ಫೋದುಡು (ಊ೫೩5- ೬-೪). 
[p ಇದು ಛುದಸ್ಸಿಗಾಗಿ ಮಾಡಿಕೊಂಡ ರೂಪವಿರಬಹುಡು] 
ಲವಳಿ 'ಲವಲಿ' ನೋ. 
ಲವಳಿಗೆ (ನಾ). ಬಿಲ್ಲಿನ ಹಗ್ಗ; ನಾರಿ; ಬಳಿಕಾ ರವಿಸುತನು ಬಲವಂದು ಬಿಲ್ಲಿನ 
ಲವಳಗೆಯ ನೇವರಿಸಿ ರವಿಮಂಡಲಕೆ ಕೈಮುಗಿದೆ (ಸಂಭತ. ೦೯-೩೧): 
ಲವಾಜಮೆ: (ನಾ). ೧. ಪರಿಕರ ; ಮಗ್ರಿ: 
ಅವಶ್ಯಕವಸ್ತು ; ಶಯನಮಂಟಪಕ್ಕೆ ಅವಾಜಮೆಸಿತವಾಗಿ ಚಪ್ಪರಗಾಲು 


೭೬೯೭ 


ಪಥವನ್ನು ಸೇವಾರ್ಥವಾಗಿ ಒಬ್ಬ] ಸತಾ ತ್ರಿರೆ(ಯಾಕುತಂ ತೀ) ಇದನ್ನುಕದಿದು | 16 


ಪರಿಜನ : ಅರಮನೆಯಿಂದ ಪುರೋಹಿತರ ಮನೆಗೆ ಸಕಲ 


ಲವಾಜಮೆ ಕಳುಹಿಸಲ್ಪಟ್ಟಿತು (ಉಮ: ೬೦): ಲವಾಜ: ನಾ: ಪಿ 
ಅವರ ಸಂಗುಟ ಅವರ ಲವ: ನ್ಮ ಬಂದಿತ್ತು (ಕಮತಿ: ಇ). 
[4-ಅರ. ಲವಂಜಿಮ್‌ ; ಹಂ. ಲವಾಜಮಾ, ಲವಂಜಮಾ , 
ಮರಾ. ಲವುಜಮಾ] 
ಲವಾಜಮ್ಮು "ಲವಾಜಮೆ' ನೋ. 
ಲವಿತ್ರ. (ನಾ). ಕೊಯ್ಯುವ ಸಾಧನ ; ಕುಡುಗೋಲು: "ಲ. 'ಲವಿತ್ರಂ* 
ದಾತ್ರಂ-ಈ ೨ ಕುಡುಗೋಲ್‌” ($೧೮: 63-938) ; ಅವರ ಮಿತ್ರತ್ವ 


ವೆಂಬುದು ಜನ್ಮ ತರುಲವಿತ್ರವೆ ಆಗಬಾರದು (ದ್ಯ ನ. ೬೬-೩5೨) ; ಉತ್ತಮೆ 
ಕೈಪಾಪಾಶ್ರನಧಿಕಜಾ ನೇತ್ರ ನಘವಲ್ಲೀಲವಿತ್ರನೆನಔ * ೬೬ ಮಾಯಿದೇವ 
(ತರ್ಮಾ- ೨-೩೨); ಕೆಡಹಿ ಲವಿತ್ರದೊಳ್ಳೋಲಿದು ಸೀಳಿದರೀಗ ಬಿಡೆವು 
ಸೆದ್ಗುಣವನು (ಕಂತು. ೫.65). [ಸಂ.] 

ಲವುಡ, ಲವಡ (ನಾ). ಪುರುಷನ ಜನನೇಂದ್ರಿಯ ; ಶಿಶ್ನ ; 
ಲವಡ : (4). [“ಮರಾ. ಲವಡ್ಯಾ ಹಿಂ. ಲೌಡಾ] 

ಲವುಡಿ,. ಲೌಡಿ, ಲೌಡೆ (ನಾ): ಒಂದು ಬಗೆಯ ಕಬ್ಬಿಣದ ಆಯುಧ-_ 
ದೊಣ್ಣೆ ಕ್ಲೈಯಂಥ ಸಾಧನ : ತಡಯದ ಲವುಡಿಯ ಚಾವ್ಯಧಿಯ ಬಾವುಲಿಯ 
ಬಲ್ಲಾಳ ೪ ಮುಂದೆತ್ತಿದ ಪರಿಪರಿಯ ಪರಾಕಾವಳಿಯ (೧0೪. uma); 
ಭಾರಾಂಕ ಲವುಡಿಯ ಗವಿಯ ಗರುವರು ನೂಕಿದರು ತೇಜಿಗಳನೋಜೆಯಲಿ 
(ಉಂ ೪-50) ; ಸುರಗಿಯಲಿ ಲವುಡಿಯಲಿ ಮುಸಲದಲಾ ಕೃಪಾಣಜಲ 

ಪೂತು ಮರ್ಗುರೆನುತರವರಿಸಲೆಚ್ಚಾಡಿದರು (ಹೋಗ. ೨೦-3೩). 

ಲೌಡಿ : ಹೊಡೆವ ಲೌಡಿಗಳೊತ್ತಿ ನೆತ್ತಿಯ ಬಿಡುಮಿದುಳ ಕೆದಜದವು 
(ಅವಾ: 9-39) ; ಪೊಡೆದನು ಲೌಡಿಯಿಂ ತಲೆಯ ಮಿದುಳ ಖಂಡ ಕಡೆಗೆ 
ಚೆಲ್ಲಲು ರಾವತರನು (10೫: ೪0-30) ಲೌಡೆ : ಖೇಡರಸು ಬೆನ್ನೀಯೆ: 
ನೆತ್ತಿಯ ಬೀಡೆ ಬಿರಿಯಲು ಬಿದ್ದ ಲೌಡಿಗಳೀಡಿಜದವರಿಚಾತುರಂಗದ ಚಪಳ 
ಚೂಣಿಯಲಿ (ಕಣ್ಗಳ. ೦೦-0೦): [೬ ಪ್ರಾ. ಲಉಡ, / ಸಂ. ಲಗುಡ) 

ಲವುಡ್ಕ, “ಲೌಡ್ಕಿ' ನೋ 

ಲವುಡಿಮಗ "ಲೌಡಿಮಗ' ನೋ. 

ಲಟೋದ್ಧಮ (ನಾ). ಸಿಡಿದ ಸಣ್ಣ ಹನಿತ 
ದೇವಲೋಕ ಸುಖಸಾಗರಮಂ ತವೆ ಬದು! 'ಮಾಗ! 


(8) 


ಕೀಟಕಸುಖಾಂಬುಲವೋದ್ಧಮದೊಳ್‌ ವಿಚಾರಿಸಲ್‌ ಗಣಿದವಿದೊಂದು 
ಮಿಲ್ಲ (ಅಂತ್ರ. ೩-೬೦). [ಸಂ.] 
ಲಶುನ (ನಾ). ಬೆಳ್ಳು ಳ್ಳಿ : “ಲಶುನಂ ಗೃಂಜನ” [CT 


ಲಶುನಂ ನಿಂಬಫಳಂ "ಹಗು ಶುಂಠಿ (ಕೋಕೋತ. ೭-೭೦); 
ನಿಟ್ಟು ಕುಟ್ಟಿ ತೆಗೆದಿಟ್ಟರು ಲಶುನಕೆ ಸೌರಭ 
[ಸಂ.] 


ಕಸ್ತೂರಿಯೊಡ 
ಬರೆದು(ಇಂತಾಶ. ೨೨೦೨೪೪). 


18 


ಲಸುಕರಿತನ 

ಲಷ್ಕರ್‌ 'ಲಸ್ಕರು' ನೋ. 

ಲಪ್ಕರಿ `ಲಷ್ಕರು' ನೋ: 

ಅಷ್ನಕು, ಲಕ್ಕರಿ, ಲಷ್ಕರ್‌, ಲಹ್ಕರಿ, ಲಸಿಹಿ: ಲಸುಕರಿ (ನಾ). ೧. 
ಸೈನ್ಯ: ; ದಳ; ನಾಳಿ ಬರುವ ಬಾರ ಲಷ್ಕರ ಸರಬರಾಯಿಯಂ ತುಸ 
ಪುಕುರಿಲದಂತೆಸಗ ಪೇಳು (982: ೩0-4೪). ೨. ಸೈನ್ಯವನ್ನಿಟ್ಟಿರುವ 
ಸ್ಥಳ ; ದಂಡುಪ್ರದೇಶ; ಕಂಟೋನ್ಮೆ ಸೈಂಟು ; ಪೂರ್ವಕ್ಕೆ ಇದ್ದ ಬೆಟ್ಟ 
ಗೆಡ್ಡಗಳ ಶ್ರ. ಣಿಯು ಲಷ್ಕರಿನಿಂದ ಸುಮಾರು ಎರಡು ಮೈಲಿ ದೂರವಿ 
ದ್ವಿತು Rar. ೪84): ಈ ಮ್ಯಾರಿಗೆಲ್ಲಾ ಬಂದೋಬಸ್ತು ಮಾಡಿದರು 
ಶಿವಾಯ) ರು ಕುಚು ಮಾಡೀ ರೆತ್ನಗೇರಿಯಿಂದಾ ಯೆರಡು ಮಜಲ್ಲು 
ಮಾಡಿ (ಭುಂತ. ೬4-049) ಲಕ್ಕರಿ : ೧ ಅಂಬರಖುನನ ಬಳಿಯ 
ಲಕ್ಕರಿಗಳ ತುಂಬುಲೆಕ್ಕತ್ಳಿ ಸಂವಾಗ ಒಂಭತ್ತುಸಾವಿರೆ ಮಡಿದುದು 

1 (ಕಂತು, ೦೬-೬). ಲಷ್ಕರ್‌: ೧: ಬೆಂಗಳೂರಿನಲ್ಲಿ ಬ್ರಿಟಿಷ್‌ 
ರು ಸ್ಥಾಪಿಸಿದ ಲಷ್ಕರ್‌ ಸ್ಥಾನಕ್ಕೆ « ಒದಗಿಸಿಕೊಟ್ಟರು 

ದಳಗಳಿಗೆ ಗೊತ್ತುಮಾಡಿರುವ 

(ಇಂಡಿಯಾದಲ್ಲಿ ಸೈ ನೃಪನ್ನಿಟ್ಟಿರುವ ಪಟ್ಟಣ 
ಆಥವಾ ಪಟ್ಟಣದ ಭಾಗ: “ಲಷ್ಕರ್‌; ದಂಡು” (೧2000೫6೬ 363) - 
ಲಷ್ಮರಿ ; ೧. ಜೀವನದಲ್ಲಿ ಸುಹಸವೊಂದೇ ಸುಖ ಕೊಡುವುದರಿಂದ 
ಕೊನೆಗೆ ಲಸ್ಕರೀ ಸೇರಬೇಕೆಂದು ಬಯಸುತ್ತೇನೆ. (ಮೇದಿತು- 0೬೬); ಸುಶೀಲ 
ರಾಯನು ಲಷ್ಕರೀ ಸುಭೇದಾರನಿರುತ್ತಾನೆ (ನೋಹ. ೬೦). ಲಸಿಕಿರಿ; ೧. 
ಹಸುರು ನಿಸಾನಿ ಶಮನಕಾಲ ನಗಾರಿ ಲಸಿಕಿರಿಗಳು ಸುತ್ತ ಬಳಸಿ [ONT 
೬-೬೪). ಲಸುಕರಿ: ೧. 'ಲಸುಕರಿತನ' ಪರಾ. 

[4-ಪಾಠ, ಮರಾ. ಲಶ್ಯರ್‌; ಒಂ. ಲಷ್ಕರ್‌, ಲಶ್ಶರೀ] 

ಲಸಿಕಿರಿ ' ಲಷ್ಕರು ' ನೋ. 

ಲಸಿಕ, ರಸಿಕೆ, ರಸಿಗೆ, ರಸುಗೆ (ನಾ). ೧. ಸಾಂಕ್ರಾಮಿಕರೋಗಗಳ 

ತಡೆಗಾಗಿ ಬಳಸುವ ಔಷಧಿದ್ರವ ; ಸಿಡುಬು ಮೊದಲಾದುವುಗಳ 
ಎಲು ಲಸಿಕೆಗಳ ಪ್ರಯೋಗ. ಕಾಯಿಲೆ ಬಂದಾಗ ಅಕಿ ಬೇಗ ಅದನ್ನು 

ಗುರುತಿಸಿ ತಕ್ಕ ಭಕಿತ್ಸೆ ಕೊಡುವುದೇ ಮುಂತಾದ ಕ್ರಮಗಳು ಸಾಂಕ್ರಾಮಿಕ 

ರೋಗಗಳ ಗತಿಯನ್ನೇ ಬದಲಿಸಿವೆ (ಕೋ. ೪, ಂತ್ನಜ). ರಸಿಕ; 

೧. ಲಸಿಕೆ (4075) ಪುಿನುಷ್ಯನನ್ನು. ೧೨೫ ವರ್ಷಗಳ ವರೆಗೆ ಬದುಕಿಸು 


ಲಷ್ಯ 


(ನುಹಾ$ಂ- 21, ೪): ೨. ``ಸೇನೆಯ 


ಇತ: ಸೆನಾ ವಾಸಿ 
ವಾಸಸ್ಥಾನ; ಸೈನ್ಯಾವಾಸ 


ವುದಂತೆ (ಕೃಷ್ಣ ಶು, ೬೫). ೨. ಗಾಯ ಮೊದರುದುವುಗಳಂದ 
ಸೋರುವ ನೀರು; ಕೀವು: ಕಷ್ಕ ಬ೦ತರೆ . . . ರಸಿಕೆ ಸುರಿಯುತ್ತಿ 


ಹುದು (ಕ್ಕ: 1, ೩೬); ಆಕಳ ಚಲನ ಮಲನ ಹುಣ್ಣಿನ ರಸಿಕೆಯು 

ಕೈಗೆ ಹತ್ತಿ ಮೈಲಿ,ಎದ್ದು ಹೋಗಿರುತ್ತದೆ (ಹಂಡು. ೪-೨0೬). ರಸಿಗೆ ; 

೨. ಕೀವಿಂ ಕೊಬ ನ3ಿಯಿಂ ರಸಿಗೆಯಿಂ ಪೊಂಗಿರ್ದ ಪುಣ್‌ (ರರರ್ಸಿನ್ಮು 

ಸಿದಪ್ರೆದು ಮೆಚ್ಯು ಕೀವು ರಸಗೆಯುಂ (asa. ೩-೭೨). ೩. 

ಪಾಕ; ಕಾಕಂಬಿ : “ರಸಿಗೆ-ರಸಿಕಾ-ಕಬ್ಬಿನ ರಸ. ಕೀವು'' 
ರಸುಗೆ ; ೨. ಪುಣ್ಣಳ ಬಾಯಿಂ" ಪಡುಕೆನಾರ್ಪ 
ರಸುಗೆಗಳೊಸರ್ಗುಂ (ಉ್ರಾನಳಾ, 10-9). [ಸಂ ಲಸೀಕಾ ಇ ದ್ರವ, ರಸ] 

ಲಸಿತ (ಗು). ೧. ಕಾಣಿಸಿಕೊಂಡ ; ಬೆಳಕಿಗೆ ಬಂದ. ೨. ಹೊಳೆಯುವ; 
ಪ್ರಕಾಶಿಸುವ : ಲಸಿತಭಸಿತೋಜ್ಜ ಸ್ವಲಗಾತ್ರಂಸ್ಥಾಣು ನೊಸಲಕಣ್ಣೋಟದ 
ಫೋಲ್‌ (ಕಂಪ. ೩... -006); ಬೆಳ್ಳು ಗಿಲಾಗಸದಂತಿರೆ ಭಸಿತೋದ್ಧೂ. ತ ಲಸಿತ 
ಲಲಾಟಂ ಕಣೊ ್ಗಳಿಸೆ!ರಾಷಾಕ್ಕ - [ಸಂ.] 

ಲಸುಕರಿ "ಅಷ್ಮರು " ನೋ. 

ಲಸುಕರಿತನ (ನಾ)., ಸೈನಾ, ಸತ್ಯಃ ಒರಿದು ಸಂತೋಷದೆ ಪಾತ್ಸಾವು 
ಖುನಗೆ ಸರಿ ಲಸುಕರ: ತನವಿತ್ತು - ಹೋಗೆಂದ (46೪ರ. ೧0-6). 

[ಲಸುಕರಿ SRE 4 ತನ] 


೪-೬೪); ೩ 


ನ 


(ತದ್ಯಕೋ: ೩9). 


10-06). 


ಲಸುನ 


'ಲಸುನ, ಲಸೋನ (ನಾ). ಬೆಳ್ಳುಳ್ಳಿ : ಲಸುನಂ ತುಂಬಿರ್ನ ವಾತ್ರಂ 


(ಉಶ್ರಾಕ- ೬9). ಲಸೋನ ; “ಉಳ್ಳಿ ಗೃಜನಂ ಲಶುನಂ ಆಸೋನಂ 
ಪಲುಂಡುವಕ್ಕುಂ” (ಮೂಗರಾ: ೪-0೬)- [ಪ್ರಾ /ಸಂ. ಲಶುನ]| 
ಲಸೋನ ' ಲಸುನ ' ನೋ. | 
ಲಸ್ತಕ (ನಾ). ಬಿಲ್ಲಿನ ಮಧ್ಯಭಾಗ ; ಬಿಲ್ಲನ್ನು ಕ್ಕೆ ಕೈಯಲ್ಲಿ ಹಿಡಿಯುವ | $ 
ಸ್ಮಳ : “ಲಸ್ತಕಃ: ಧನುರ್ಮಧ್ಯಂ-ಬಿಲ್ಲಿನ ನಡುವಿಗೆ ಹೆಸರು. ಕೋದಂಡದ 
ಮಧ್ಯಪ್ರದೇಶ ; ಬಿಲ್ಲಿನ ಕೈಪಿಡಿಯ ಸ್ಥಳ" (4ರ 4 14). [ಸಂ.] 
ಲಸ್ತಃ (ನಾ). ಬಿಲ್ಲು. [ಸಂ. ಲಸ್ತಕಿನ*] | 
ಹಣಿ " ಲವಣ್ಣಿ ' ನೋ: | 
ಲಹಣ್ಕಿ ' ಲವಣ್ಣಿ' ನೋ. 136 
ಲಹಣಿಗೊಡು (ಕಿ). [ಸಂಗೀತ] ಸೊಗಸನ್ನುಂಟುಮಾಡು : ಗತಿಗೊಡುವ 


ಮದ್ದಳೆಯ, ಲಹಣಿಗೊಡುವ ಅವುಜದ ದೆಕ್ಕಳಂಗೊಡುವ ಕರಡೆಯ 
(ತುಯರ. ೦೦೭.೦). [ಲಹಣ್ಮಿ (೬ ಲವಣೈ) ; ಕೊಡು] 

ಲಹರಿ (ನಾ). ೧. ಅಲೆ; ತೆರೆ; ತರಂಗ : ಮಂದಮಂದಂ ತೀಡಿತ್ತಾ, 
ಲೋಲಗಂಗಾಲಲಿತಲಹರಿ ಕೌಸಾರಸಾರು ಸಮಾರಂ (ಕರಿಫು- ೭-೨೫); 
ಆನುರಾಗರಸದ ಲಹರಿಯೊಳು ಏಿಗೈವೆನೆಂಬುದನಜ್‌ಯದವವಿಗಿದಿರಾಗಿ 
ನಿಟ್ಟಿಸಿ ನಿಂದಿಹಳೊ (೫00: ೬-90); ಕಾವ್ಯಕರುಣಾರಸದ ಲಸಂಯ . ., 
ಲಸದ್ರೂಪಂ ಮೆರೆಯದಿಹುದೆ? (ಕ್ರ್ರೀರಾಮಾ-008-56) ೨. ದೊಡ್ಡ ಅಲೆ, 
ತೆರೆ: “ಊರ್ಮಿಃ... ಕಲ್ಲೋಳಃ: ಲಹರಿ _ ಈ ೫ ಪರ್ದೆರೆ” 
(ಕಣಯ: 006-40)- ೩. ಮನಸ್ಸಿಗೆ ಒಮ್ಮೆಲೇ ಉಂಟಾಗುವ 
ಇಚ್ಛೆ,-ಒಲವು : ಯಾರಿಗೆ ಯಾವಾಗ ಲಹರಿಯೋ ಆಗ ಬರುತ್ತಾರೆ 
ಹೋಗುತ್ತಾರೆ (ತಕ ೩೦) ಆತನ ಲಹಂಯು ಯಾವ 
ಕಾಲಕ್ಕೆ ಎತ್ತ ಕಡೆ ಹೊರಳೀತೆಂಬುದರ ಭರವಸೆಯೇ ಇರಲಿಲ್ಲ 
(ಕಾದುಶು ೩); ಯಾರಿಗೂ ಪಾಠಪ್ರವಚನದ ಲಹರಿ ಬಂದಿರಲಿಲ್ಲ 
(ಕರಕ ೩೦). ೪, ಉಲ್ಲಾಸ: ಸಂತೋಷ: ಕೇವಲ ಲಹರಿ 
ಗಾಗಿ" ರೇ... ಪುಸ್ತಕವೊಂದನ್ನು: ಪ್ರಕಟಿಸಿದನು. (ತತ್ಮಕ, 9). ೫ 
ಒಂದು. ಬಗೆಯ ಮಾದಕಪದಾರ್ಥ : ಹುರಿದ ಹೊಸ ಭಂಗಿ 
ಹದಗೆಯ್ದ ಪಿನಿಕೂಟದೊರ್ಥ ಬೆರೆದಮುಲ್‌ ಜಾಯಿಕಾಯ ಪತ್ರೆ 
ಕಸಕಸೆಯೆಂಬ ತರತರದೊಳೆಸೆವ. ಲಹಕೆಗಳುಮೆಲ್ಲಾ ಪಕ್ಷಿಮೃಗಕುಲದ, 
ಮಾಂಸಂಗಳು (804. ೫-೫೩). ೬ ಅಮಲು ; ಗುಂಗು ; ಒಳ್ಳೆಯಲ್ಲಿ 
ದೋಷ ಬಂಗಿನುಗ್ಗೆಯಲ್ಲಿ ಲಹರಿ ಉಳ್ಳಿಯಲ್ಲಿ ದುರ್ಗುಣ (ಏಕ. ೬೪); 
ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆಂಬ ಸುರೆ ಹುಟ್ಟಿತ್ತು ಹೆಣ್ಣೆಂಬ 
ಬಟ್ಟಲಲ್ಲಿ ಅಂತು ಈಂಟಲಾಗಿ ಲಹರಿ ತಲೆಗೇಟತಿತ್ತು (ಸರ್ಧವ. 093-೬೭೭): 

[ಸಂ. ಲಹರೀ. /ಹಿಂ. ಮರಾ. ಲಷರ್‌] 

ಲಹರಿಕೆ (ನಾ)- ಅಲೆ : ತೆರೆ ; ತರಂಗ : “ಭಂಗಂ ಲಹರಿಕೆ ವೀಚಿ: ತರಂಗಂ 
ಲಳಿಯೆಂಬಿವೂರ್ಮಿಪರ್ಣೂಯಂಗ್‌” (ತ್ತುಳೋ. ೨೨೩) ; ನಾನಾಜಲಚರ 
ನಿಕರಾಸ್ಕಾಳನಫ್ರೋಜ್ಯಲತ್ವ, ೨ಚ್ಛೆದನಚ್ಛನ್ನೆಚ್ಛಟಾಪ್ರ ಕ್ಷುಭಿತಲಹರಿಕಾ ಸ್ಟಾರ 
ರೌದ್ರಂ ಸಮುದ್ರಂ (Nn. ೬೪ ಶೂದ್ರಕ) ; ಸೊಗಯಿಸುವ. . , 
'ಬಲಿತಗಂಗಾನದಿಲಹರಿಕಾತಲ್ಪದೊಳ್‌ (609-೬೬೪). [ಸಂ. ಲಹರಿಕಾ] 

ಲಳಗಿ "ನಳಿಗೆ? ನೋ. 

ಲಳನೆ ' ಲಲನೆ ' ನೋ. 

ಲಂ (ನಾ). ೧. ರಭಸ; ತೀವ್ರತೆ; ಆವೇಗ : 
ನಳನ ಲಳಿಯ ತಗ್ಗಿಸುವೆನೆನುತ (ಕಪಾಳ. 93-03); ಬುದ್ಭುದದ ಜಲ 
ಜಂತುಜಾಲ್ಮದ .ಲಳಿಯ ಲುಳಿಯ ಲಹರಿಗಳ ವಿಸ್ತರದ ವರಗಂಗೆಯಂ 
ಕಂಡಳು (ಕಣಾ. ೯೨೨). ೨. ಚಾಕಚಕ್ಕತೆ; ಚುರುಕು : ಶರಸಂಧಾನ | 4 
ಸತ್ತ ಸಾಹಸ ಲಕ್ಷ್ಯ ಲಳಿ ಲುಘವಗಂಂದೆ (ತೈಮಿಥಾ, ೨೬-೦೫). | 


ಭುರಿಯ ಭೂರಿ ಕೋಪಾ 


ಡು 


೭೬೯೮ 


೩6 


ಲಾಂಗಲದಂಡ 


೩. ಕೌಶಲ್ಯ ತ ನೈಪುಣ್ಯ ; ಚಮತ್ಕಾರ : ಸುಸ್ವರಂ ಲಂ ಲುಳಿ, . 

ಸೆಂಗಳಿಸೆ ಸುಕಂಠೆ ಪಾಡಿ ಪುದಿದಳ್‌ ಮುದಮಂ ನರನಾಥಚಿತ್ತದೊಳ್‌ 

(ಕುಸುಶಾ, ೦-೩೭) ; ಕರಿಗಳೆಟ್ಟಿಯನೆಳಿವ ರಕ್ತುತದ ಹೊನಲ ಮುಂಡದ 

ಲಳಿಯ ನಾ ಟ್ಯದಲೆಸೆದುದೈ ಬೀಭತ್ಸ ರೌದ್ರದಲಿ (ಉಪ್‌. 0೫-3೬), ೪. 

ಕಾಂತಿ; ಪ್ರಭೆ: “ತೊಳಗು ಬೆಳಗೆನೆ ಕಾಂತಿ ೮೪” (೫ರ. 3೩) ; 

ಸಡಕಿನ ಸೂಸಕದ ಲಂಬಳದ ಲಳಿಗಳ ಲಹರಿಯಲಿ ರಂಜಿಸಿದುದು (ಕೊರರಾ, 

೫. ಅಲೆ; ತೆರೆ: “ಭಂಗಂ ಲಹರಿಕೆ ವೀಚಿ ತರಂಗಂ ಲಳಿಯೆಂಬಿ 
ಪೂರ್ಮಿಪರ್ಯಾಯಂಗಳ್‌” (ಕಸ್ತುಳೋ. 33-0. 11) 

ಲಗ್ಗೆ " ನಳಿಗೆ 'ನೋ- 

ಲಳತ ' ಲಲಿತ ' ನೋ. 

ಲಳಿತತೆ ` ಲಲಿತತೆ ' ನೋ: 

ಲಳಿತಾಂಗ ' ಲಲಿತಾಂಗ ' ನೋ. 


| ಲಳಿತಾಕಾರ ` ಲಲಿತಾಕಾರ ' ನೋ. 


ಲಳಿತೆ " ಲಲಿತೆ ` ನೋ. 
ಲಳಿಮಸಗು (ಕ್ರಿ). ೧- (ಅಲೆಗಳು) ಉಕ್ಕು,-ಉಕ್ಕೇರು : ಒಸರಿದುದು 
ಶಶಿಕಾಂತಶಿಲೆ ಧವಳಿಸಿದುದಂಬರವಂಬುನಿಧಿ ಲಳಿ ಮಸಗಿದುದು (ತೊರಣಾ- 
8-8-9). ವಿ. ರಭಸಗೊಳ್ಳು ; ಉದ್ವೇಗಗೊಳ್ಳು : ಎಸೆದುದಾ 
ಮಣಿಖಚಿತಕಿರಣಪ್ರಸರಮುದ್ರಿಕೆ ಪೂತ್ಮರಿಸಿ ಲಳಿಮಸಗಿದಹಿಪನ ಪೆಡೆವಣಿಯ 
ವೊಲು (440. 9-6-0೬) - [೮೪-4 ಮಸಗು] 
ಲಳಿಯೇಳು (ಶಿ) ರಭಸಗೊಳ್ಳು ; ಉದ್ವೇಗ ಹೊಂದು : ಲಾಗಿಸುತ 
ಲಳಯೆದ್ದು ಭೀಮನ ತಾಗಿಸಿದನವನೀಶನು (ಕುಣ್ಮಾಗ- ೭-೨0) ; ವಿಗಡ 
ಬಸವಂ ಮಸಗಿ ಲಳಿಯೆದ್ದು ತತ್‌ಕ್ಷಣಂ ಚಿಗಿಯಛ್‌ ತೊಡರ್ದ ದಾಮಂ 
ಗಳೆಲ್ಲಂ ಪಜ್‌ದವು (40ತ್ರ- ೪೪-೦೬) ; ಕಡುಪಾಂತ ಕಾಲಾಳ್ಗಳೊಡಲಳಿಯೆ 
ಲಳಯೆದ್ದು ಪಡೆಯನುಟ್‌ ಕೊಂದವು (ಕೈಬಳಾ. 
[ಲಳ ಏಳ್ಳು (ಎವರ್‌ ] 


೨-೨0). 


[ಲಾಂಗಲ (ನಾ). ೧. ನೇಗಿಲು; ಹಲ: “ಹಲಂ, ಲಾಂಗಲಂ, ಸೀರ] 


ಈ ೩ ನೇಗಿಲ” (ಹಉಯು- ೯9-930) ; ಪಿಂಗಾಕ್ಷನ ವಕ್ಷಸ್ಥಳಮಂ ತನ್ನ 
ಗದಾಲಾಂಗಲದಿಂದಿರ್ಬಗಿಯಾಗಿ ಪೋಟ್ಟು (ಗಂಡು. ೬-0೬5); ಶರಧಿ 
ತೆರೆಯಿಂದೆ ನೂಂಕಲ್‌ : . . ಒಂದು ಪೆಟ್ಟಿಗೆ ಪೂಳಲ್ಕಿರದೆ ಲಾಂಗಲಕೆ 
ಸಿಲ್ಕಿತವ (ದತಾನ- 4-006), ೨. ಒಂದು ಬಗೆಯ ಆಯುಧ : ಬರಲೀಯೆ 
ನೆಂದು ಲಾಂಗಲ - ಶರಂಗಳಂ ವಿಡಿದು ಪವನನಂದನನಿರ್ದಂ (ಶುಂಾತೂ- 
6-060) ; ತಣಿಪುವೆಂ ಮುಸಲಮನೀ ಲಾಂಗಲಮಂ (3ರ. 0೩-೩೨). 
೩. ಒಂದು ಬಗೆಯ ಮರ ; ತಾಳೆ. ೪, [ಜೈನ] ಅರುವತ್ತು 
ಮೂರು ಇಂದ್ರಕಗಳಲ್ಲಿ ಒಂದು : ೧. ಖುತು . . . ೩೬ ಲಾಂಗಲಂ 
ಎಡಿ ಸರ್ವಾರ್ಥಸಿದ್ಧಿ ಎಂಬಿವು ಅನು ಕ್ರಮದಿಂ ಅಲವತ್ತುಮೂಟು 
ಇಂದ್ರಕಂಗಳ ಪೆಸರ್ಗಳ್‌ (ತತ್ತ್ವ; ಶ್ರ- ೨೦೩. “ಲಾಂತವ' ಪರಾ. [ಸಂ.] 
ಲಾಂಗಲಗತಿ (ನಾ). [ಜೈನ] ಸಂಸಾರಿಜೀವದ ಇಷುಗತಿ, ಪಾಣಿಮುಕ್ತ 


ಗತಿ, ಲಾಂಗಲಗತಿ: ಗೋಮೂತ್ರಗತಿಗಳೆಂಬ ನಾಲ್ಕು ಗಡಿಗಳಲ್ಲಿ 
ಒಂದು ; ನೇಗಿಲಿನಿಂದ ಉತ್ತಾಗ ನೆಲದ ಮೇಲೆ ಮೂಡುವ 
ಎರಡು ರೇಖೆಯಂಥ ಗತಿ, ಗಮನ : ಸಂಸಾರಿಜೀವಕ್ಕೆ ... 
ಹಲದ ವೋಲ್‌ ಎರಡು. ವಕ್ರಮನುಳ್ಳ ಲಾಂಗಲಗತಿಯುಂ 
ಗೋಮೂತ್ರಗತಿಯುಂ, ಎಂದು ಗತಿ ನಾಲ್ಕೂತೆಜಿಂ (ತತ್ತ್ವಪ್ರ- 000)- 
[ಸಂ,] 

ಲಾಂಗಲದಂಡ (ನಾ). ನೇಗಿಲಿಗೆ ಜೋಡಿಸುವ ಉದ್ದವಾದ ಮರ; 

ಈಸು :“ಈಷಾ, ಲಾಂಗಲದಂಡಃ - ೨ ಈಚಿನ ಹೆಸರು; ಈಚುಕೋಲು” 


(10 es: ೨೭೮) [ಹಂ.3 


ಲಾಂಗಲಹಸ್ತ 


ಅಾಂಗಲಹಸ್ತ (ನಾ). ೧: ನೇಗಿಲನ್ನು ಕೈಯಲ್ಲಿ ಹಿಡಿದಿರುವವನು, 
ಹಲಾಯುಧಧಾರಿ. ೨. [ಜೈನ] ಲಾಂಗಲವೆಂಬ ಆಯಸಧವನ್ನು 
ಉಳ್ಳವನು; ಬಲದೇವ : ಭದ್ರಾಸನದೊಳ ಳ್ಳಿರೆ ಲಾಂಗಲಹಸ್ತಂ 
ವಿದ್ಯಾಧರ ರಾಜದೂತನ ಮೊಗಮಂ ನೋಡಿ. (8304ಿಕ್ರ, 3-೦. [ಸಂ,] 

ಲಾಂಗಲ್ಲಿ, ಲಾಂಗಳಿ (ನಾ). ೧. ನೇಗಿಲನ್ನು ಆಯುಧವನ್ನಾಗಿ 
ಹೊಂದಿದವನು; ` ಬಲರಾಮ ; ಅರುಣಾಧರಮುಂಡುರದಶನರುಚಿಗಳಾ 
ನನದಿನೊಗೆಯೆ ಲಾಂಗಲಿ ನುಡಿದು (ಯ. 68-30). ೨. ಒಂದು 
ಬಗೆಯ ಔಷಧೀಸಸ್ಯ;: ಕೋಳಿಕುಟುಮನ ಗಿಡ: “ಲಾಂಗಲೀ, 
ಲಾಂಗಲಿಕೀ, ಅಗ್ನಿಶಿಖಾ - ಕೊಲುಕುಟುಗನ ಗಿಡದ ಹೆಸರುಗಳು” 
(ಸಕ್ಕಾಂಕಿ. ೧) ; ಒಳಗಂಬುಡಿದಿರ್ದೊಡೆ ಲುಂಗಲಿಯಂ ತಂದು . . . 
ಪುಣ್ಣ ಬಾಯೊಳೆ. ವಿಳೇಪನಂಗೆಯ್ದೊಡು. ಸರೆಲ್‌ ಪೊಜಮಡುಗುಂ 
(ಯೋ, 5-049). ೩. ತೆಂಗಿನ ಮರ : “ನಾಳಿಕೇರಃ, ಲಾಂಗಲೀ_ 
ತೆಂಗಿನ ಮರದ ಹೆಸರುಗಳು” (ಯಂತ: ೧೩): ೪. ಹಾವು; ಸರ್ಪ. 
ಲಾಂಗಿ; ೨. ತಿಳತೈಳದೊಳ್‌ ಲಾಂಗಳಿಯೆಂಬಿವನಟ್ಟೊಂದಿರೆ 
*-- ಪೆಣ್ಣಳ್‌ ಕೆಡುಗುಂ (ಊಟೋತ- ₹೧೩೪). (ಸಂ. ಲಾಂಗಲಾ್‌] 

ಲಾಂಗಲ್ಕಿ (ನಾ). ನೀರುಹಿಪ್ಪಲಿ; “ಲಾಂಗಲೀ, ಶಾರದೀ, ತೋಯ 
ಪಿಸ್ಟಲೀ, ಶಕುಲಾದನೀ -. ನೀರಂಹಿಪ್ರಲೀ ಹೆಸರುಗಳು” 

[ ಸಂ. ಲಾಂಗಲೀ] 

ಲಾಂಗಲಿಕ (ಗು) ೧. ನೇಗಿಲಿಗೆ ಸಂಬಂಧಿಸಿದ. (ನಾ). ೨. ಒಂದು 
ಬಗೆಯಂ ವಿಷ; ಸ್ಥಾ ವರವಿಷ. [ಸಂ.] 

ಲಾಂಗಲಿಕಿ (ನಾ). = ಲಾಂಗಲಿ, ೨; “ಲಾಂಗಲೀ,' ಲಾಂಗಲಿಕೀ: 
ಅಗ್ನಿಶಿಬಾ - ಕೊಲುಕುಟುಗನ ಗಿಡದ ಹೆಸರುಗಳ್ಳ” 

[ ಸಂ. ಲಾಂಗಲಿಕೀ] 

ಲಾಂಗಳಿ "ಲಾಂಗಲ್ಲಿ ' ನೋ. 

ಲಾಂಗುಲಿಕ (ನಾ). ಲಾಂಗೂಲವನ್ನುಳ್ಳವನು; ಬಾಲವನ್ನು ಹೊಂದಿ 
ದವನು: ಅಲ್ಲಿ... ಏಕಪಾದರುಂ ಲಾಂಗುಲಿಕರುಂ ವಿಜಾಣಿಗಳುಂ 
ಅಭುಷೆಕರುಂ ಅಪ್ಪರ್‌ (4 ಕ್ರ. ೦೪೪). [ «ಎ ಸಂ. ಲುಂಗೂಲಿಕ ] 

ಲಾಂಗೂಲ (ನಾ). ಬಾಲ; ಪುಚ್ಛ ; “ಲೋಮಪುಚ್ಛಂ. ಲಾಂಗೂಲಂ, 
ವಾಲಹಸ್ತ;, ವಾಳಧಿಃ - ಈ ೪ ಬಾಲಂ” (ಕಂಯು: 23-36; ಜಮರೀ 
ಲೋಲಲಾಂಗೂಲವನಾಲುಪಳಿವಿಕ್ಷೇಪಂಗಳಿಂ (ಶಂಶಥಾ, 09); ತುಂಗಶೈಂಗ 
ಗಳಿಂದ ಭೂಮಿಯ ಮುಟ್ಟು ಸಿವ ಲಾಂಗೂಲದಿಂ ಕೊರ್ಬಿ ಬೆಳೆದು ಸಿಂಗರ 
ಮಾದ ಫಿಣಿಲಿನಿಂದೆಸೆವ ವೃಷಪುಂಗವನೆಯ್ದಂದುದು (ತಂತ್ರತಾಂ. ೨-೩೩)- 

ಲಾಂಗೂಲಚಾಲನ ೬. ೧., ಬಾಲವನ್ನು ಅಲ್ಲಾಡಿಸುವುದು ; 

ಬಾಲ ಬಡಿಯುವಿಕೆ. ೨. (ಆಲಂ) ಇನ್ನೊಬ್ಬರು ಹೇಳಿದ್ದಕ್ಕೆಲ್ಲಾ 
ಹೂಗುಟ್ಟುವಿಕೆ ; ಬಾಲಬಡಿಕತನ : ಲಾಂಗೂಲಚಾಲನದ ಅಧಃಪತನ 
ಕೈಳಿಯುವ . . . ಆಟವನ್ನು ಎಲ್ಲಿ ಕಲಿತೆ ? (ರಕ್ತ ರೃ.,038); ಭಾಸ್ಕರನ 
ಲಾಂಗೂಲಚಾಲನ ವೃತ್ತಿ ಒಮ್ಮೊಮ್ಮೆ ಮೋ ಯಲ್ಲಿ ಆತ್ಮಾಭಿಮಾನವನ್ನು 
ಕೆರಳಿಸುತ್ತಿತ್ತು (ಕನುಕ: ೦೬೪). [ಸಂ.] 

ಲಾಂಗೂಲಕರ್ತನ (ನಾ). ಒಂದು ನರಕದ ಹೆಸರು : ಲಾಂಗೂಲಕರ್ತನ 
ತುಳಪತ್ರಪಾಟನ . , . ಮೋಹಸಭ್ರಂಶವೆಂಬೈದು ಮಂತ್ರಿನರಕಂಗಳಿಂ 
(ವಿವೇಕ. 060) . [ಸಂ.] 

ಲಾಂಛನ (ನಾ)- ಶ್ರ ಗುರುತು ; ಚಿಹ್ನೆ ನ ಮುದ್ರೆ : ““ಚಿಹ್ನಂ ಲಾಂಛನಂ 
ಕಳಂಕಂ'? (ಮುಂಗರಾ- 0೨-9); ಕಮಲಮಾಲಾಚಕ್ರವಸ್ತ್ರಗಜಲಾಂಛನಮಪ್ಪ 
ದಶವಿಧದಿನೆಸೆದು (68ಫ- ೭-೨೦೫) ; ಲಾಂಛನವ ಕಂಡು ನಂಬುವೆ ಅವರಂತ 
ರಂಗವ ನೀವೇ ಬಲ್ಲಿರಿ: (655, 100) ; ಹಣೆಯ ಮೇಲಿನ ಲಾಂಛನದಿಂದ 
ಅವರಿಗೆ ಉಂಟಾಗಿರುವುದೆಂಬುದನ್ನು ತಿಳಿದು (ಕಳತಂ. ೯೬). ೨. ಜಾತಿ, 


ಕು 


(aes 0೬೭) - 


(hಲ್ಯಾಂತಿ- ೦೩೯). 


| 


೭೬೯೯ 


| 


4 


ಜಾಂಪಟ್ಯ 


ಮತ, ಪಂಥ, ಸಂಪ್ರದಾಯಗಳ ಗುರು: ಇಚಿಸುವ ಹಣೆಯ 
ಮೇಲೆ ಇಡುವ ಗುರುತು ಮುಂತಾದುದು. ೩. (ಚಂದ್ರಬಿಂಬದ 
ಮೇಲಿರುವ) ಕಲೆ ; ಮಚ್ಚೆ ; ಕಪ್ಪು : “ಬ್ಳುಗಃ - ಲಾಂಛನಂ, 
ಲಕ್ಷ್ಮ, ಲಕ್ಷಣು, ಕಳೆ ಈ ೮ ಚಂದ್ರಮಂಡಲದ ನಡುವಣ ಕರ್ಪ" 
(ಕಣದ. ಆ ೪. ಕಳಂಕ ; ಅಪಮಾನಕರವಾದುದು ; 
ಪ್ರತ್ಯಕ್ಷ ರಾಜಧಾನಿಯಲ್ಲಿ ಈ ಪ್ರಕಾರ ಕಳವಾಗುವುದು ಬಹಳ ಲಾಂಛನದ 
ಮಾತು (ತುಂಟಿ, ೪ ೨೦); ಅದೆಂತಹ ದುಷ್ಟಲಾಂಛನವು ನನ್ನನ್ನು ಅಂಟಿ 
ಕೊಂಡು ಬಿಟ್ಟಿತು ! (38: 60). [ಸಂ.] 


ತಃ 
ತನ್ನು ಸ. 


ಲಾಂಛನಾಸ್ಟದ (ನಾ)-ಅಪಮಾನಕರವಾದುದು; ಲಜ್ಜಾಸ್ಪದವಾದುದು: 


ಸಂಪ್ರದಾಯದಂತೆ ಹೆಣ್ಣನ್ನು ನೋಡಲಿಕ್ಕೆ ಹೋಗದೆ ಲಗ್ನಟಾಗುವುದು 


[ಜಂ.] 


ಲಾಂಛಿತ (ಗು) ಗುರುತುಳ್ಳೆ ಸ ಚಿಹ್ನೆಯುಳ್ಳ ನ ಲಕ್ಷಣವುಳ್ಳ : ಕನಕಪತ್ರ, 


ಲತಾಲಾಂಛಿತಗದಾದಂಡಮಂ ಕೊಂಡು 
[ಸಂ.] 


"ನೋ. 


ನಡೆಗೊಂಡು (ಕಶ. 


ಲಾಂತ (ನಾ). "ಲ' 'ಎಂಬ ವರ್ಣದಿಂದ ಕೊನೆಗೊಳ್ಳುವ ಪದ: 


“ಲಾಂತಕ್ಕೆ -ಅಂಡಲೆ- ಅಸನ್ನಪೀಡನೇ (ತೊಂದರೆ. ಪಡಿಸು)” (ಕಮಲಾ). [ಸಂ.] 


ಲಾಂತವ (ನಾ). ೧. [ಚೈನ] ಹದಿನಾರು ಕಲ್ಪಗಳಲ್ಲಿ ಒಂದು : ಲಾಂತವ 


ಕಾಪಿಷ್ಠದೊಳೋರುತಿರೆ ಪದಿನಾಲ್ಯು ಮಂತ್ತಮಖಿದಿರ್ದವರೊಳ್‌ 
ಭಂತೇನೆರೆಡಲಿಕಂ (೫ಕ್ಕೀಫು. ೩-೩೩) ; ಲಾಂತವ ಕಂಪಿತ್ಯಂಗಳೆೊಳಿಂತೊಳ 
ವಯ್ವತ್ತುಸಾಸಿರಂ ಜಿನಗೇಹಂ (ಕಾರ್ಕ್ವಫ್ರ- ೦೬ 
ಮೂರು ಇಂದ್ರಕಗಳಲ್ಲಿ ಒಂದು: ೧. ಹತು... 


೪೪, ಲಾಂತವಂ 
8; ಸರ್ವಾರ್ಥಸಿದ್ಧಿ. ಎಂಬಿವು ಅಸುಕ್ರಮದಿಂ ಅಜುವತ್ತುಮೂಜು 


ಇಂದ್ರಕಂಗಳ ಪೆಸರ್ಗಳ್‌ (ಕತ್ಕೃಕ್ರ. ೨೦೬)- [ಸಂ.] 

ಲಾಂದರ, ಲಾಂದ್ರ, ಲಾಟನ, ಲಾಟಾನು, ಲಾಟೀನು (ನಾ). ಗಾಳಿ 
ತಾಗದಂತೆ ಗಾಜಿನ ಆವರಣವುಳ್ಳ, ಎಲ್ಲಿಗಾದರೂ ಒಯ್ಯಲು 
ಅನುಕೂಲವಾಗುವಂತೆ ಹಿಡಿಕೆಯುಳ್ಳ ದೀಪ ; ಕಂದೀಲು ; ನುಸುಳಿ 
ಬರುವ ಬೆಳುದಿಂಗಳ ಮಂಜಲ್ಲಿ ಮಂಕಾದ ಬೆಳಕಿನ ಲಾಂದರದಲ್ಲಿ 
(90೧ 0೯-6) ; ಒಂದು ಲಾಂದರವನ್ನು ನನ್ನ ಕೈಗೆ ಕೊಟ್ಟು... 
ಹೋಟೆಲಿನ ಮಾಲೀಕ ಜಾರಿದನು (ಕರು, ೪೪): ಲಾಂದ್ರ; ಉಂದ್ರ 
ಹತ್ತಿಕೊಂಡಿತು (ಸರೂ. 0) ; ಲಾಂದ್ರದಲ್ಲಿ ದೀಪವು ನಿರ್ಮಲವಾಗಿ 
ಕುಡಂತೆ ಬೋಕಿಯಲ್ಲಿ ನಿರ್ಮಲವಾಗಿ ಕುಣುವದೇ ? (ಕೈಸಿತ್ರ. ೨40). 
ಲಾಟನ : ಕಾಮಕ್ಷಿ ಒಳಗಿನಿಂದ ಲಾಟನವೊಂದನ್ನು ಹಚ್ಚಿ ತಂದಳು 
(ಮುಕುರ: 39) ; ಕೈಯೊಳಗೆ ಲಾಟನ ಒಯ್ಯತ್ತಿರಿ (ಉಟೋಳ. 04). 

2 ಕೊಠಡಿಯಲ್ಲಿದ್ದ ಲಾಟಾನಿನಲ್ಲಿ ಎಣ್ಣೆಯಿರಲಿಲ್ಲ (ರಗಳ, ೪3); 

ಮಂದಪ್ರಕಾರದಲ್ಲಿ, - - ಮುಖಗಳು ಸ್ಪಷ್ಟವಾಗಿ ಕಾಣುತ್ತಿ 
ದ್ಮುವು (ಐ. 4): ಲಾಟೀನು : ಉಟೀನು ಬೆಳನಲ್ಲಿ ಓದೋಕಾದರೆ 
ಓದು (ಅರತ: ೦೪) ; ಕೈಯಲ್ಲಿದ್ದ ಲಾಟೀನನ್ನು ಬಿಸಾಡಿ ಕಾಲಿಗೆ ಬುದ್ಧಿ 
ಹೇಳಿದೆ (ಕತ: ೦೭), [.-ಪೋರ್ಚ್‌. Zantorma- 1೦. 
1anterm. | ತಮಿ. ಲಾನ್ತರ ತುಳು. ಲಾಂಟನ', ಲಾಂದರ್‌] 

ಲಾಂದ್ರ "ಲಾಂದರ' ನೋ. 

ಲಾಂಪಟ್ಯ (ನಾ). ಅತ್ಯುಸಕ್ತಿ ; ಗೀಳು ; ಲಂಪಟತನ ; 
ಪೆಂಪಮರ್ದ ಜೊಂಪದಲಂಪನಿಂಪಿನೆ ಲಾಂಪಟ್ಕದಿಂ ತಾಂ 
ತಣಿಯುಂಡು ರೋಂಪಿಸಿ ಬೀಬ್ವಲರ್ವಕ್ಕೆವಜಾಗಳನೆತ್ತಿ ತೆಗೆದು ( 

X01 


ಸಂಪಗೆಯ 
ಪರಿದು 
(ನ್ಮ: 


ರ). 


ಲಾಂಬಿ ೭೭೦೦ 

ಲಾಂಬಿ (ನಾ). ೧. ಉದ್ದ 2 ಉದ್ದಳತೆ ; ನೀಳ: ಈ ಒಂದೊಂದು 
ಕೊಂಡಿಯೂ ೨ ಅಡಿ ಲಾಂಬಿ ಇರುವುದು (ಊಟ. ೪). ೨ (ಪ್ರಮಾಣ 
ಅಥವಾ ಸಮರ್ಥನೆಗಾಗಿ ಇಟ್ಟುಕೊಳ್ಳುವ) ಅಧಾರರೇಖೆ ಭೂಮಿ 
ಯನ್ನು ಅಳಿಯ ಮೊದಲಿಟ್ಟವನು ಆ ಭೂಮಿಯಲ್ಲಿ ಅಳತೆಯ ಸೌಕರ್ಯ 
ಕ್ಕಾಗಿ ಒಂದು ಸರಳರೇಖೆಯನ್ನಾಗಿ ಯಾವುದನ್ನು ಕಲ್ಪಿಸಿಕೊಳ್ಳುತ್ತಾನೋ 
ಅಂತಹ ಸರಳರೇಖೆಯನ್ನು ಆಧಾರರೇಖೆ ಅಥವಾ ಲಾಂಬಿಯೆಂದು ಹೇಳು 
ವುದು (ಹಟ. 0). ೩. ಉದ್ದವಾಗಿರುವ ಮರದ ತುಂಡು; 
ದಿಮ್ಮಿ. [ .-ಮರಾ. ಲಂಬೀ, ಲಾಂಬೀ ; ಹಿಂ. ಲಂಬಾತಃ J 

ಲಾಕ, ಲಾಕು (ನಾ). ದೊಣ್ಣೆ ; ಬಡಿಗೆ: “ಲಾಕಮೆಂದು ಲಾಕುಳಂ" 
(೪6. ೩೦-೬೦). ಲಾಕ : “ಲಾಕೆಂದೆನೆ ಲಾಕುಳಕ್ಕೆ ಪೆಸರು” (1644. 
300). [ ಇಲಾಗುಲ ] 

ಲಾಕಪ್ಪು (ನಾ). ಸೆರೆಮನೆ ; ಜೈಲು : ಇಬ್ಬರನ್ನೂ ಕೋಳ ಹಾಕಿ ತೀರ್ಥ 
ಹಳ್ಳಿ ಲುಕಪ್ಪಿಗೆ ಕರೆದುಕೊಂಡು ಹೋದರು (ಮರನು. $04}: 

[s- ಇಂ. ಬಡ) 

ಲಾಕು "ಲಾಕ 'ನೋ. 

ಲಾಕುಲ, ಲಾಕುಳ, , ಲಾಗುಳ (ನಾ). ೧. ಲಕಃಲೀಶನೆಂಬುವನಿಂದ 
ಸ್ಥಾಪಿತವಾದ ಶೈವಮತದ ಒಂದು ಪಂಗಡ ಮತ್ತು ಆ ಪಂಗಡಕ್ಕೆ 
ಸೇರಿದ ವ್ಯಕ್ತಿ: ಶೈವಾಗಮಗಳು ಒಂದೊಂದು ಬಾರಿ ಶೈವಮತ 
ವನ್ನು... ಸೋಮಸಿದ್ಮಾಂತ ಮತ್ತು ಲುಕುಲ ಎಂದೂ ... 
ವಿಂಗಡಿಸುತ್ತವೆ (049. 0). ಲಾಕುಳೆ: ೧. ಗಾಸಿಗರ ಲಾಕುಳರ 
ಚಿನಿವಾಲರ (ಸಿರ್ದಣ. ೦೩-೩). ೨. ದೊಣ್ಣೆ ; ಬಡಿಗೆ: ವಲ್ಲಭ 
ಧ್ವಜಮೆಂಬ ಲಾಕುಳದ. ಕೋಲ ತುದಿಯಲ್ಲಿ (403. ೦೦೬). 
೩. ಸಂನ್ಯಾಸಿಗಳು ಉಪಯೋಗಿಸುವ ದಂಡ ;' ಯೋಗದಂಡ : 
ಅಚಳಿತವೇ ಖರ್ಪರ ಅಪ್ರಮಾಣವೇ ಲಾಕುಳ (eso. 6೩-೩೬೫); 
ಯೋಗಪಟ್ಟಂ ಮೃಗದ ಸದಜಿನಂ ವಲ್ಕಲಂ ಲಾಕುಳಂ ಮಂಜುಳಮಂದ 
ಸ್ಮೇರವಕ್ತ_೦ ಮಿಸುಗೆ ಚರಿಯುಪರ್‌ ತಪ್ಪಲೊಳ್‌ ತಾಪಸೇಂದ್ರರ್‌ 
(ಉತ. 0-043). ಲಾಗುಳೆ; ೨. “ಲಾಗುಳ (ಲುಕುಳ) __ ಲಕುಟ 
(ಲಗುಡ) » ಬಡಿಗೆ. ಯೋಗದಂಡ” (ತರ್ಯಳೋ.- a): A. ನಿನ್ನೀ 
ಜಡೆಯುಂ ತೊವಲುಂ ಪಾವಿನ ತೊಡವುಂ ಲುಗುಳಮುಮಡ್ಡಮೇಂ 
ಬಂದಪುದೇ (ಕಲಳ: ೨೪೭). [ಆ ಸಂ. ಲಕುಟ] 

ಲಾಕುಲಾಗಮ, ಲಾಕುಳಾಗಮ (ನಾ). ಲಕುಲೀಶನೆಂಬುವನಿಂದ 
ಸ್ಥಾಪಿತವಾದ ಆಗಮ ; ಲಕುಲೀಶನಲ್ಲಿ ಮತ್ತು ಅವನ 
ಬೋಧನೆಗಳನ್ನೊಳಗೊಂಡಿರಬಹುದಾದ ಲಾಕುಲಾಗಮದಲ್ಲಿ ಪರಮಭಕ್ತ 
ಎದ್ದು ಕಾಣುತ್ತದೆ. (ಕೂಪ್ಕಕು- 0). ಲಾಕುಳಾಗಮ : ಆನೇಕ ದಾನ 
ವಿನೋದರುಂ ಲಾಕುಳಾಗಮಾಭರಣರುಂ ಸಮಸ್ತ ಶಾಸ್ತ್ರಾಗಮವಿಚಾರಚಾರು 
ಚತುರರುಂ (ಎಕ: ೪೫, 8೫೦. ೨೨೩-೬೨; 2159). [ಲುಕುಲ 4 ಆಗಮ) 

ಲಾಕುಳ "ಲಾಕುಲ' ನೋ. 

ಲಾಕುಳಾಗಮ ' ಲಾಕುಲಾಗಮ ' ನೋ. 

ಲಾಕ್ಷ ಛಾ). ಒಂದು ಬಗೆಯ ಕೆಂಪುದ್ರವ್ಯ ; ಅರಗು; ಆಲತಗೆ : 
“ಲಾಕ್ಷವದರಗು” (ತುಂಗರಾ- 9೩-9೨) ; “ಲಾಕ್ಷಕೃ ಶಾನುಧಾತ್ರಿಧರಕಾಷ್ಠ 
ಗಳೆಂಬಿವು ಕೀಲಕಾಹ್ವಯಂ” (ಪಾತಾರ- 002)- -. [ಸಂ. ಲಾಕ್ಷಾ] 

ಲಾಕ್ಷಣಿಕ (ಗು). ೧. ಲಕ್ಷಣಗಳನ್ನು ಬಲ್ಲ; ಶಾಸ್ತ್ರಜ್ಞಾನವಿರುವ : 
ಲಾಕ್ಷಣಿಕ ಕವಿಮಾರ್ಗದೊಳೆ ಸಂದು (ಕನ್ಮಿಮ$, ೬೪). ೨. ಸಾಂಕೇತಿಕ 
ಅರ್ಥವನ್ನು ಸೂಚಿಸುವ; ಆಲಂಕಾರಿಕವಾದ : ಭಕ್ತಿಯೆಂದರೆ ಕೇವಲ 
*ಉಪಚಾರ' (ಆಥವಾ ಗೌಣ ಮತ್ತು ಲಾಕ್ಷಣಿಕಪದಪ್ರಯೋಗ) (ರೃಷ್ಠಾರೋ- 
ಇ); ಅಲ್ಲಲ್ಲಿ ಅನೇಕ ಲೇಖನಗಳನ್ನು . , . ಪತ್ರಿಕೆಗಳಿಗೆ ಬರೆಯು 


26 


46 


ಲಾಕ್ಷಾಗೃಹ (ನಾ). ಅರಗಿನ ಮನೆ : 


ಲಾಕ್ಷಾರಸ (ನಾ). ಎ ಲಾಕ್ಷಾದ್ರವ ; 


ಲಾಖ 


ಲಾಗರು 


ತ್ತಿದ್ದರೂ ಲಾಕ್ಷಣಿಕ ( ೫68೫೭೨) 'ಬರೆಹಗಳು ವಿನಾಸಲುದುದು ಜಯಂತಿ 
ಯಲ್ಲಿಯೆ (ಕ್ರೀಕುಗ. ಂ೬೦)- (ನಾ). ೩. ಕಾವ್ಯಲಕ್ಷಣಗಳನ್ನು 
ಬಲ್ಲವನು ; ಕಾವ್ಯ ಶಾಸ್ತ್ರಜ್ಞ : ಧ್ವನಿ ಎಂಬುದನ್ನು ಲಾಕ್ಷಣಿಕರು 
ಮೊದಲಿಂದ ಅರಿತಿದ್ದರೂ ಅದನ್ನು ಪ್ರಧಾನವಾಗಿ ಪ್ರತಿಪಾದಿಸಿದವನು 
ಆನಂದವರ್ಧನ (ಠೃಷ್ಠಾರೋ. ೪1, ಮುನ್ನು) ; ಇದರಲ್ಲಿಯ ಅಭಿಪ್ರಾಯಗಳು 
ಹೆಚ್ಚು ಗಿ ದಂಡಿ ಮುಂತಾದ ಪ್ರಾಚೀನಲಾಕ್ಷಣಿಕರ ಅಭಿಪ್ರಾಯಗಳೆಂದು 
ತಿಳಿಯುತ್ತದೆ (ಕಣಕ. ೩4). ೪. [ಕಾಷ್ಮಮಾ] ಲಕ್ಷ್ಮಾರ್ಥವನ್ನು ಹೊಂದಿ 
ರುವ ಶಬ್ದ : ವೈಖರೀರೂಪ ಶಬ್ದಸಮೂಹವೇ ವಾಚಕಮೆಂದು ಲಾಕ್ಷಣಿಕ 
ಮೆಂದು ವ್ಯಂಜಕಮೆಂದು: ತ್ರಿ ವಿಧವರಾಗಿಹುದು . - *  ಅನ್ಯಾರ್ಥಮಂ 
ಲಕ್ಷಿಪ ಶಬ್ದಾದಿಕವೇ ಲಾಕ್ಷಣಿಕಶಸ್ದು ವೆನಿಸುವುದು (ಕಳ: 0%) ; ವಾಚ್ಕಾ 
ರ್ಥಕ್ಕೆ ಬಾಧೆ ತಟ್ಟಿದಾಗ ಮಾತ್ರ ಲಕ್ಷಣಾವೃತ್ತಿಗೆ ಪ್ರವೃತ್ತಿಯುಂಟಾಗಿ 
ಲಕ್ಕಾರ್ಥವ ಗೋಚರವಾಗುತ್ತದೆ ; ಇದನ್ನು ತಿಳಿಸುವ ಶಬ್ದಕ್ಕೆ 
“ಲಾಕ್ಷಣಿಕ ಅಥವಾ “ಲಕ್ಷಕ” ಎಂದು ಹೆಸರು (ಉರಯಾ. ೨೬೫). 
[ಸಂ.] 


ಲಾಕ್ಷಣ್ಮ (ನಾ). ಲಕ್ಷಣಗಳಿಂದ ಕೂಡಿದುದು; ಚಿಹ್ನೆ ಅಥವಾ ಗುರುತಿಗೆ 


ಸಂಬಂಧಿಸಿದುದು. [ಸಂ.] 
ಲಾಕ್ಷಾಗೃಹೋಗ್ರಾಗ್ಗಿ[ಯಾ]ನನ 


ದೊಳ್‌ ಮಬ್ಲಾದರಿ” (ಕಂಕಣ ೩-೬೨). [ಸಂ.] 


ಲಾಕ್ಷೂದ್ರವ (ನಾ). ಅರಗಿನ ರಸ ; “ಅಲತಗೆ ಜತು ಲಾಕ್ಷಾದ್ರವಮಲಕ್ತಕಂ 


ಯಾವಮಿವು ಸಮಾನಾರ್ಥಂ”" (63 ಕ: ೭೭-೦೬) ; ಲಾಕ್ಷಾದ್ರವಾದಿಕಾರಿತ 
ಮಾಯಾರುಣಜಲಪರಿಪೂರ್ಣವಾಪಿಯಂ ಸಮೆಯಿಸಿದೊಡೆ. (60ಪು. ೨-೦೪೦): 
ರಕ್ತಮಂ ಫೋಲ್ವ ಲಾಕ್ಷಾದ್ರವದೆೊಳ್ಳು ಬೊಡ್ಮಣಬಾವಿಯಂ ತೀವಿದೊಡೆ 
(ಕಾವೂಫು- ೦೪). [ಸಂ. 


ಲಾಕ್ಷಾಪ್ರದೀಪ (ನಾ)- ಒಂದು ನರಕದ ಹೆಸರು : ಲಾಕ್ಷಾಪ್ರದೀಪ . , , 


ಕ್ರಿಮಿಕುಲಗಳೆಂಬವೇ ಯೆಂಟು ರಾಜನರಕಂಗಳು (೧4೬೪. ot). [ಸಂ.] 


ಲಾಕ್ಷಾಪ್ರಸಾದನ (ನಾ). ಒಂದು ಬಗೆಯ ಮರ; ಕೆಂಪು ಅರಗಿನ 


ಮರ: “ಕ್ರಮುಕಃ: ಪಟ್ಟಿಕಾಖ್ಯಂ, ಪಟ್ಟಿ, ಲಾಕ್ಷಾಪ್ರಸಾದನಃ-. ೪ 
ಕೆಂಪುಅರಗಿನ ಗಿಡ; ಕೆಂಪುಜಾಲಾರೀಗಿಡ. ಪದಕದ ಮರವೆಂದು ಕೆಲವರೆನ್ನು 
ವರು” (ಸಿರ್ಕಾಂತಿ- ೦೨೦): [ಸಂ.] 


ಲಾಕ್ಷಾಮುದ್ರೆ (ನಾ)- ಅರಗಿನ ಮುದ್ರೆ ; ನವಲಾಕ್ಷಾಮುದ್ರೆಯನೊಡೆದ 


ವಧರಿಪುದುಂ (ಸುಕುಮಾ- 00-008). [ಸಂ. ಲಾಕ್ಷಾಮುದ್ರಾ] 
ಪೆಜರಅ:ಯದಂತು ಕರುವಿಡಸಿ 
ಲಾಕ್ಷಾರಸಾದಿಗಳಿಂ ಸಪ್ತಧಾತುಗಳಂ ಪಡೆದು ವರ್ಣಕ್ರಮಂಗೈಯೆ 


(ಶಂರಾಮಾ. ೩-೨೩ವ). [ಸಂ.] 


ಲಾಕ್ಷಿ (ನಾ). ಇ ಲಾಕ್ಷ: “ಜತು, ಯಾವಕಃ. ಲಾಕ್ಷಾ_ಈ ೩ ಆರಗು” 


(ಹರಾಯು- ೯0-900) ; ಕೃಷ್ಣಾಗರು ಶ್ರೀಗಂಧ ಲಾಕ್ಷಾ... ಕರ್ಪೂರ 
ವೆಂಬ ದಶಾಂಗಗಳೆಂ (೧೦೪. ೦೦೫) ; ಮತ್ತಮದೊಂದು ವೃಕ್ಷಮಿರ 
ದಿತ್ತುದು ಶಾನಡಿಯೂಡೆ ಲಃಕ್ಷೆಯಂ (ಕಾಳುಂಕ- ೫0-64). [ಸಂ. ಲಾಕ್ಷಾ] 


“ಲಕ್ಷ್ಮ ನೋ- 


ಲಾಖ (ನಾ). 'ಕಡುಗೆಂಪುಬಣ್ಣ ; ಅರಗಿನ ಬಣ್ಣ : (4).[+-ಹಿಂ. ಲಉಾಖೀ] 
ಲಾಗ, “ಲಾಗ್ಗು' ನೋ. 
'ಲಾಗ್ತ " ಲಾಗ್ಕು ' ನೋ. 


ಲಾಗರು (ನಾ)- ನಿಶ್ಶಕ್ತವಾದುದು ; ದುರ್ಬಲವಾದುದು : ದಂಡಿನಲ್ಲಿ 


ಇರುವಂಥಾ ಸಾಮಾನು ಹೇರುವ ಎತ್ತು, ಗಾಡಿಯೆತ್ತು ಸಹ, ಬಹಳ 
ಲಾಗರಾಗಿ ಇದೆ, ಇದರಿಂದ ಕೆಲಸ ಸೌಗುವದಿಲ್ಲಾ 
[.-ಪಾರ, ಹಿಂ. ಲಾಗರ೯] 


(ಉತೇಂದ್ರ - ೦೫೩) - 


ಲಾಗವಡು 


ಲಾಗವಡು, ಲಾಗವಾಡು, ಲಾಗುವಡು, ಲಾಗುವಾಡು, ಲಾಗೋಡು 
(ನಾ). ೧. (ವ್ಯವಸಾಯದ) ಖರ್ಚು; ವೆಚ್ಚ :, *ನಿರೂಪ 
ಸೌದರಾದ ಪ್ರಕಾರ ಲಾಗವಡು ಮುಟ್ಟಿಸಿ (ಕುಶಾಕಾ: 21, ೭೬) ; ದನಕರು 
ಗಳಿಗೆ ನೀರು. ಮೇವು ಕೊಡುವ ಏರ್ಪುಟನ್ನು ಮಾಡುವರಲ್ಲದೆ , ಅದಕ್ಕಾಗಿ 
ತಗಲುವ ಲಾಗವಡನ್ನು ಆಯಾಯ ಕಾಲಕ್ಕನುಗುಣವಾಗಿ , . . ನಿರ್ಧರಿಸು 
ವರು (ಗ್ರಾಕಾಕ. ಯೀ): ಲಾಗವಾಡು : ೧.“ಲಾಗವಾಡು ಎ ವರ್ಷದ 
ಖರ್ಚು" (ಇಕೋ. ೪). ಲಾಗುವಡು ; ೧. ಯಿನ್ನೂರುಐವತ್ತು. 
ವರಹದ ವರಿಗು ಲಾಗುವಡು (4. ೫1, ಹಂಡು 
26581). ಲಾಗುವಾಡು: ೧. ಪ್ರಯಾಣದ ವೆಚ್ಚ: ಊಟ. ತಿಂಡಿ 
ಗಳ ವೆಚ್ಚೆ-ಬೇರೆ ಲುಗುವಾಡು ಖರ್ಚುಗಳು. ಎಲ್ಲ ನನ್ನ ಲೆಕ್ಕಕ್ಕೆ ! 
(ಊನುಕೇ, ೨೨). ಲಾಗೋಡು ; ೧. (ನೂರು) ೧೦೦ ರೂಪಾಯಿ 
ಲಾಗೋಡಾಗುತ್ತೆ (೪08: ೩60 ಇಂತಹ ಗೊಬ್ಬರದಲ್ಲಿ ಲಾಗೋಡು 
ಕಡಮೆ, ಸ್ವಲ್ಪ ಹೆಚ್ಚು ಕಾಲ ಬೇಕಾಗುತ್ತದೆ (ಟಕ: ೪). ೨. ಗೊಬ್ಬರ | 
ಈ ಸಲದ ಮಳೆ ಬೀಳುವ ಮೊದಲೇ ಹೊಲಕ್ಕೆ ಲಾಗೋಡು ಹೊಡೆಯಬೇಕು 
(649): [- ಮರಾ, ಲಾಗವಡ್ಡ/ತೆಲು, ಲಾಗುಬಡ] 

ಲಾಗವಾಡು 'ಲಾಗವಡು' ನೋ. 

ಲಾಗಾಯತ್ತು,, ಲಾಗಾಯತ್ತು, ಲಾಗಾಯಿತ್ಕು, ಲಾಗಾಯ್ತ್ಸು (ನು). 
ಮೊದಲು : ಪ್ರಾರಂಭ : ಇಂಗ್ಲೆಂಡಿನಲ್ಲಿ ಲಾಗಾಯತಿನಿಂದ ಶ್ರೀಮಂತ 
ಸಭೆಯೊಂದು . '. . ಪಾರ್ಲಿಮೆಂಟಿನ ಅಂಗವಾಗಿ ಬೆಳೆದುಕೊಂಡು ಬಂದಿರು 
ವುದು (ಊಕಾ: 439). ಲಾಗಾಯತ್ನು ; ಲಾಗಾಯತ್ತಿನಿಂದ ಹಂಗೇನೇ 
ನಡೆದುಕೊಂಡು "ಬಂದದೆ (ಕೇರ್‌: ೪೩)-ಲಾಗಾಯಿತ್ಸು: ಲಂಗಾ 
ಯಿತಿನಿಂದಲೂ ಸಾಗುವಳಿ ಮಾಡುತ್ತಿದ್ದ ಒಕ್ಕಲಿಗರಿಗೆ ಗುತ್ತಿಗೆಗೆ 
ಕೊಟ್ಟು ಮಾಡಿಸುತ್ತಾರೆ (804. ೦೫೩). ಲಾಗಾಯ್ತು : ಲಾಗಾಯ್ತಿನಿಂದ 
ನಿಮ್ಮನೇ ಬೀದೀಲೆ ಇದ್ದೇನೆ, ಸಾರ್‌ (ಸುಕೋಕ. ೩೬) ; ಪುಲ್ಲಯ್ಕನಿಗೂ 
ನಮಗೂ ಲಾಗಾಯ್ತಿನಿಂದ ವ್ಯಾಜ್ಯ (ಮುಡ್ಕ- ತಂ), [ಆ ಲಾಗಾಯತು,] 

ಲಾಗಾಯತ್ಯ್ಕು, ಲುಗುಯಿತ್ಕು, ಲಾಗಾಯ್ದು (ಅ). ೧. ಮೊದಲಿ 
ನಿಂದ; ಪ್ರಾರಂಭದಿಂದ: ಈ ಲಾಗಾಯತು ೧೮೩೧ನೇ ಇಸವಿಯವರಿಗೂ 
ಮಹಾರಾಜರವರೇ ಸ್ವಂತವಾಗಿ ರಾಜ್ಯಭಾರ ಮಾಡಿದರು (ಕಾಮಂ. ೩೬೬) ; 
ಹೋದ ಜುಲಾಯಿತಿಂಗಳು ಲಾಗುಯತು ಯುದ್ಧಕ್ಕೆ ತಯಾರು ಮಾಡು 
ವುದಕ್ಕ್‌ಗಿ (ಕಾತಂತ್ರ. ೦೬೭). ' ಲಾಗಾಯಿತ್ಕು : ೧. ಮೊಕದ್ದಮೆಯ 
ಶಾಠೀಖನ ಲಾಗಾಯುತು ಹಣದ ಪಾಗ*ಯಾಗವ ಶಾರೀಖನ ವರೆಗೆ 
(ಗ್ರಾಂ: ೩): ೨. ಹೊತ್ತಿನಿಂದ ; ಸಮಯದಿಂದ : ೧೮೮೫ರ 
ಲಾಗಾಯಿತು. ಬೊಂಬುಯಿಯಲ್ಲಿ ಅನೇಕ ಕಾರ್ಜಾನೆಗಳು ಏರ್ಪಟ್ಟು ದ 
ರಿಂದ (ಕಾಗತಿ: 90) ; ಮುಂಜಾನೆ ಸುದ್ದಿ ತಿಳಿದ ಲಾಗಾಯಿತು ಬಹಳ 
ಕಾತರಳಾಗಿ ಬಿಟ್ಟಿದ್ದಾಳೆ (ಸಾಕರ್‌: 3೨೬). ಲಾಗಾಯ್ದ,: ೨. 
ಇಲ್ಲಿಂದ ಹೋದ ಲುಗಾಯ್ತು ಅವಳ (ನಿರ್ಮಲೆಯ) ಮೇಲೆ ಕಣ್ಣಿಟ್ಟಿದ್ದೆ 
(ಹುೂಕುರಾ. ೨೬೪) ; ವರುಷವರುಷಗಳ ಲಾಗಾಯ್ತು ನಾನು ಜೀವ 


೩೬-೦೦ ; 


ಹಿಡಿದು ಕೊಂಡಿರುವುದು ಅಷ್ಟರ ಸಲುವಾಗಿಯೇ ಮಗೂ (852: ೦೦೨). 


(+ ಅರ. ಹಿಂ. ಲಗಾಯತ್‌] 
ಲಾಗಾಯತ್ತು 'ಲಾಗಾಯತ್ಕು' ನೋ- 
ಲಾಗಾಯಿತ್ಕ, 'ಲಾಗಾಯತ್ಕು' ನೋ- 
ಲಾಗಾಯಿತ್ತು "ಲಾಗಾಯತ್ಗು' ನೋ. 
ಲಾಗಾಯ್ತೂ 'ಲಾಗಾಯತ್ಸು' ನೋ.” 
ಲಾಗಾಯ್ತು 'ಲಾಗಾಯತ್ನ್ಮು' ನೋ. 
ಲಾಗಿಸ್ಕು, ಲಾಫಿಸ್ಸು, (ಕ್ರಿ). ೧." ಹಾರು 

ರಾಯನಲ್ಲಿಗೆ ಮೆಲ್ಬಮೆಲ್ಲನುಪಾಯಗತಿ 


; ನೆಗೆ; ಜಿಗಿ: ಭಯವಡಗಿ 
ಪಲ್ಲವಿಸಲುಪ್ಪರಘಾಯದಲಿ 


೭೭೦೧ 


36 


ಆ 


«| 


ಲಾಗ್ಗು 


ಲಾಗಿಸುವ ಪಾರ್ಥನ ಕಂಡುದಖಿಳಜನ (ಕವಳ: ೦೭-೨); ಲಾಗಿಸಿ ನಭಕುಪ್ಪ 
ರಿಸುವ ಬಂದಿದಿರಾಗಿ ನಿಲ್ಲುವ ಭೂತದಂತೆ (ನೋತತ, 00-೬೪) ; ಕುವಳಯ 
ಕುಟ್ಮಳಾವಳಿಯ . ಪೆರ್ಗಳೆಯಂ ನೆಗೆದೇಆ್‌ ಲಾಗಿಸುತ್ತೆ (೫8೪. 343), 
೨. ನೆಗೆಯಿಸು ;ಹಾರಿಸು ; ಚಿಮ್ಮಿಸು : ಸೀಗುರಿಸುವುರಿವಿಷದ ಲೋಳೆಯ 
ಲಾಗಿಸುವ ನಾಲಗೆಯ . . . ಹಾವ್‌ ತುಡುಕಿದವು ಥಟ್ಟಿನಲಿ (ಕಣ್ಗಳ: 
ಮನೆಮನೆ ತೋಟವ ಅಡಿಮೇಲಾಗಿಸಿ ತೆಂಗನು ಲಾಗಿಸಿ 
ಅಡಕೆಯ ಬಾಗಿಸಿ (ಕುತ: ೨6-00). ೩. ಎಳೆ ; ಜಗ್ಗು; ಕೀಚಕನು ಬೆನ್ನಟ್ಟ್ಬ 
ತುರುಬನ್ನು ಹಿಡಿದು ಲಾಗಿಸಲು ಆ ರಾಜಪುತ್ರಿಯು ಭೂಮಿಯಲ್ಲಿ 
ಬಿದ್ದಳು (ಕಣಾಂ 30): ಲಾಘಿಸ್ಸು: ೧. ಕವಿಕಟಕ ಕವಿಕವಿದು ನಾಲ್ವೆಸೆಯ 
ಗಿರಿತರುನಿವಹಗಳ ಲಾಭಸುತ ಕಂಠೀರವರವದೊಳ್ಳೆತಂದರು (ಅತಣ 
[ಲಾಗ್ಗು 4 - ಇಸ್ಬು] 
ಲಾಗಿಸ್ಕು (ಕ್ರಿ). ೧. ಯೋಜಿಸು ; ಎಣಿಕೆ ಹಾಕು: ವೇಗದಲಿ ಸನ್ನದ್ಧ 
ಚಾಪದಲಾಗ ಪಾರ್ಥನು ಬರುತ ಮನದಲಿ ಲಾಗಿಸುತ ತಾನೊಂದ ನೆನೆದನು 
4865. ೦೪-೨೫). ೨. ಒದಗು ; ಉಂಟಾಗು : ಸಮಬುದ್ಧಿ ಮೆಲ್ಲನೆ 
ಲಾಗಿಸುವುದಿರುತಿರುತಲೀ ಪರಿ ಚಿತ್ತಶುದ್ಧಿಯಲಿ (ಶ್ರಭಂ- ೦೩-೪೩). 
೩. ಒದಗಿಸು: ಲಾಗಿಸುತಿರ್ದುವು ಸುಜ್ಜ್ಯಾಃ ನಸುಖಗಳು ಯೋಗದ 
ಸಿರಿಯನು (664: ೪-9): ೪. ಹೊಡೆ; 'ಬಡಿ; "ತಾಟಿಸು: ದೂರಕೆ 
ಸಿಡಿದ ಗದೆಯನು ತುಡುಕಿ ನೈಪತಿಯ ತೊಡೆಗೆ ಲಾಗಿಸಿದ (ಕುಷ್ಮಾಗ- 
೭-೪೪) ; ಲಗಡನಂತೆಅಗಿ ಲಾಗಿಸುವ ಹೋರಾಟದ ವಿಗಡಮಲ್ಲರು 
ಗಳೊಬ್ಬದರು (ಕಂತ0- 30-ಣ). " ಲಗಾಯಿಸು ' ಪರಾ. 
[ಲಾಗ್ಮು 4 - ಇಸ್ಟು] 
ಲಾಗ್ಗು. ಲಾಗ್ಗ (ನಾ). ೧. ನೆಗೆಯುವಿಕೆ ; ಲಂಘನ ; * ವೆಗ್ಗಳ 
ಓಂಘನಂಗಳೊಳು ಲಾಗು” (ಕರುಂ, 5); ತೋಹಿನ ಶಬರನುತೆ 
ಅಗಿನ ವ್ಯಾಘ್ರದಂತೆ ಅಡುವ ವಿಧಾನದಂತೆ ಇಂತೀ ವೇಷ ಸಹಜ 
(ಮೋಕಾ: ೩೪-0೪೦); ಗಜಗಮನ ಅಹಿಯ ಸರಸಂಧಾನ ಮಯೂರನ 
ಶಯನ ಮಾರ್ಜಾಲನ ಧ್ಯಾನ ಕ೦ಠೀರವನ ಲಾಗು . . . ಇಂತೀ ನಾನಾ 
ಗುಣಂಗಳ ಲಕ್ಷ್ಮಾಲ್ಷಿತವಂ ತಿಳಿದು (ಸರತ. ೦೬-೬೬). ೨. ಪಲ್ಟಿ; 
ಕುರುಡಡೊಂಬನ ಲಾಗುಗಳಂತೆ ಕಡೆಯೊಳು ನರಕಗತಿಗೆ ಕೆಡಪಿದುದು 
ಕ (ನರೇಶ. ಲ) ಜಾ. ಮಲ್ಲ ಯುದ್ಧದ ಒಂದು ಪಟ್ಟು,-ವರಸೆ ; 
ಒಂದೆರಡು ಲಾಗಿನಲಿ ನಿನ್ಮುನು ಹಿಂದುವಖಂದನು ಮಾಡದುಳಿವೆನೆ. 
ಎಂದು ದಾನವ ಗದೆಯ ತಿರುಹುತ ಮುಂದೆ ಹರಿತಂದ (Mam. ೨9-90); 
ಭುಜಗಳನು ಹೊಯ್ದು ಫಳ್ಲಿಸುತ್ತಿದಿರಾಗಿ . . . ಅವದಿರು ಲವಣಿ ಲಾಗು 
ಮುರಿ ಮೊದಲ ಬಗೆಯಿಂದ ಹೆಣಗುತ್ತಿರ್ದರು (ಕಫ 


೨೩-೩೪) ; 


೫-೮-೩). 


3-08-00). 
೪. [ನಾಟ್ಯ] ನೃತ್ಯದ ಒಂದು ಭಂಗಿ; ನಿಲವಿನ ರೇಖೆ ರೇಖೆಗಳವಟ್ಟ 
ಶರೀರದ ಲಾಗು ಲಾಗಿನೊಳ್‌ ನೆಲಸಿದ ರೂಪು .. . ಭಾವವಳವಟ್ಟಿರೆ 


ನರ್ತಕಿ ನಾಡೆ ನರ್ಶಿಪಳ" (ರರ್ಮತ: ೨.೨೪); ಪದತಳದೊಳ್‌ ತಾಳಮಂ 
ಬೀಸರಂಬೋಗಲೀಯದೆ ಸೆಅವಿಡದು ರೂಪು ನೇರು ಲಾಗು ಲವಣಿಯಡಪು 
- . . ಕೊಟಿಮಾನಂಗಳಂ ಸಂಗಳಿಸಿ ರಸಭಾವಂದಪ್ಪದೆ - » ಚತುರ್ವಿಧ 
ನರ್ತನಮಂ ಚತುರಜನ ಮುಚ್ಚುವಂತೆ ತೊರ್ಪ ನರ್ತಕಿಯರಿಂ (Mak. 
3-0 5). ೫- [ಸಂಗೀತ] ಹಾಡೆವಿಕೆಯ ಒಂದು ಸೊಗಸು: 
ವಳಿ ಲಾಗು ನೋಗು ಪಸರಂ ಪರಿ ಪಾಂಗು ಬೆಡಂಗು ಭಂಗಿ ಸಂಗಳಿಸೆ 
ಸುಕಂಠೆ ಪಾಡಿ ಪುದಿದಳ್‌ ಮುದಮಂ ನರನಾಥಚಿತ್ತದೊಳ್‌ (ಕುತುಲಾ- 
೨೫೩೮). " ಲವಣ್ಮಿ ” ಪರಾ. ಲಾಗ್ಗ: ೧. ಧರೆಗೆ ಕಾಲಿಡದೊಂದು 


ಲಾಗ ಲಾಗಿಸಿತಲ್ಲಿಗೆರಡಾಜುಯೋಜನವಾಯ್ತು (ಕರತ. ೨೯- ವ 
ಹುಲಿ ಕರಡಿಗಳಿಂದ. ಸಾಮು ಮಾದಸಬೈೆಕು ಹೊಡಿ ಮೂರು 
ಶಾಗವೆನಿಬೇಕು (ಇಂತಾಶು. 00-49) ; ಚಿತ್ರವಿಚಿತ್ರವಾದ ಲಾಗಗಳು 


ಲಾಗ್ಕು 


ಹಾಕುವುದನ್ನು ನಾನು ಅನೇಕ 5೦ಡಿದ್ದೇನೆ (ಗಂತ್ರ. ೬). ೪. 
ಅಂಬಾವರನ ಮುಂದೆ ಇಂಬ್ದಾದ ಭಾದಸ್ರೇರಣಿ 
ಸಂಭ್ರಮಂಬಡೆ ಸ್ತ್ರೀಯ ನರ್ತನದ ಕೀಳಿಕಿಯ ನಿತ್ಯ ಕೇಳಿಸುವಾತನು 
(ರಣ. ೩-೬೦). * ಲಗ್ಗೆ " ಪರಾ. 

ಲಾಗಹಾಕು ಎ ೧. ತಲೆಕೆಳಗು ಮಾಡಿ ನೆಗೆ: ಪಲ್ಟಿಹೊಡ : 
ಬೇಗ ತಿರ್ರನೆ ತಿರುಗಿ, ಸರ್ರನೆ ಲಾಗ ಹಾಕಿದ ಡೊಂಬನು (ಕಪ್ಪು. ೩6-0); 
ಪಾರಿಮಳ ಹಾರುವಾಗ ಲಾಗ ಹಾಕುವುದು (ಕೋ. 2. ಓ00); ಲಾಗ 
ಹಾಕೋಣ ಎಂದು ಅಸೆಯಾಯಿತು. (ಕಾರರು. 3೦). ೨- (ಆಲಂ)! 


ಪ್ರಯತ್ನಮಾಡು: ಕಷ್ಟಪಡು : ವರ್ಷವೆಲ್ಲ ಲಾಗಯಾ॥ ತಲೆ ಕಿಸಿ 


ಸಾರಿ 


ಕೊಂದು ಹಗಲೂ ರಾತ್ರಿ ಓದಿ, ಓದಿ (ಣಗನ. ೦3) ೩. ಅನುಶ್ತೀರ್ಣ|10 


ನಾಗು; ಸೋಲು; ನಪಾಸಾಗು : ಪೀಕ್ಷಯಲ್ಲಿ ರಾಗಹಾಕಿದ್ದೆ | 
ವಿದ್ಯುರ್ಥಿ (ನಾಂಗೇ- ೦೯೦) ; ಬಿಎ. ಯನ್ಷಿ ಎರಡನೆಯ ದರ್ಷ ಲು 


ಹಾಕಿ ಮೂರನೆಯ ದಂಡಯಾತ್ರೆಗೆ ಸಿದ್ಧೆನಾಗ: 
ಅವರಲ್ಲಿ ಬಹುಮಂದಿ ಎಸ್‌. ಏಸ್‌. ಎಲ್‌. 
ಬಂದವರೇ (ರಮಶ್ರೀ. 66)- ಲಾಗೆಹೊಡೆ ಎ ೧. ನೆಗೆ; ಜಿಗಿ; 
ಹಾರು: ಡೊಂಕೆ ಮಾರಿಯ ಹನುಮ . , . ಲಂಕಾಕ ಲಾಗ ಬೊಡೆ 
ದಾನೊ (ಕನಕಾ. 00) - ೨. ಬಹಳ ಪ್ರಯತ್ನ ಮಾಡು: ಕಾಮಣ್ಣ | 
ಎಂಥ ಲಾಗಹೊಡೆದರೂ ಸಹ ಜನರು ಗೌಡನ ಕಡೆ ಹೋಗುವುದನ್ನು | 
ನಿಲೆಸಿರಲಿಲ್ಲ (ಎಣ್ಮುಕ- ಇಂ): ಹ ಸಾಯು; ಮರಣ ಹೊಂದು «| 
ಅವಳಿಗಾದರೂ ವಯಸ್ಸು ಬಹಳಾಗಿದೆ. ಯಾವಗ ಲಾಗಹೊಡೆಯು | 
ವಳೋ ಎಂಬುದು ತಿಳಿಯುವುದಿಲ್ಲ (೧ರ. 0೪). | 
[ದೇ.8 ತೆಲು. ಲಾಗು./ಸಂ, ಲಂಘನ] | 

ಲಾಗ್ಯು, ಲುಗ್ನ. ಲಾಘ (ನಾ). ೧. ರಭಸ; ತೀವ್ರತೆ : ಕುಸುವುಂಗಳಂ 
ಲಾಗಿನಿಂ ತಿರಿವ ಪಸುಗೂಸುಗಳ್‌ . . . ದಾರಿಯಂ ತೋಲ: ಸೈ (ಶಾಸೋಪು- 


ದ್ದೆ (ಅಂತೂ. ೪೪); 


ಸಿ. ಪರೀಕ್ಷೆಯಲ್ಲಿ ಲುಗ ಹಾಕಿ! 


೫-30); ನಲಿ 
ಚುಂಬಿಸಿದುದುರಿ ಲಲಿತನಂದನವ (ಕುಟ್ಮಾಳ- ೨೦-೨೬) ; ಸರಳ ಹಿಡಿವುದ 
ಬಿಡುವ ಲ:ಗುವ ಸುರರಿಗುಪವಿ;ಸಲರಿದು (3980. 48-3೬). ೨. ಜಳಕ; | 
ಕೌಶಲ;' ಚಾತುರ್ಯ ; ಲಾಗಿಂದ ಕಲ್ಳುಕೋಳಿಯು ತಾ ಕೂಗೀತು| 
(೫೦%. ೩0); ನಮ್ಮ ಲಾಗಿನ ಧುರವು ತಾನಿದು ದಿಟ್ಟನಹೆಯೋ ಬಾರ್ಥ! 
(ಕುನ್ಶಾರ್ರೋ, ೪-೪೬): ಮಗನೆ ಕೇಳ್ಳಿ ಅವನೆ ಲವಣಿಯ ಲುಗು ಬೇಟವರ| 
($d. ೬ ೨೩. ಆಧಿಕ್ಕ: ಅತಿಶಯತೆ ; ಹೆಚ್ಚಳ p 
ಬೇಗದಲಿ ವರಸಿದ್ಧಿ ಯ ಲಾಗಿನಲಿ ಶುಭುವನು 
೬ ಕವಚವಾರಿಗಭೇದ್ಯ ಬೊಮ್ಮನ 


೨೬-0೪). ೪. ಹಗುರ; ಸರಳ; ಸುಲಭ ; 


ಐ 


ಇವನ , , 


ಲಾಗಿನಲಿ (1980 


ಈ ವಪ್ರತನೇಮ ನಿನಗೆ 


ಲಾಗಲ್ಲುಯಿಂದು (8ಕ್ಕೆ: ೭೬) ; ಬೆಲೆಯ ಹೇಳಿನಗೆ ಲಾಗಾಗೆ. 
ಹೊಂಗೊಡುವೆನೇಳೆಂಟುದಿನಕೆಂದನು (ಕಳಕ- 9೦-0); ಲಾಗಿಿದೆವ 
ಗುರುಗುಹೇಶ್ವರನಾಗಳೆನ್ನನು ನುಡಿಿಯೊದೆ ನುಡಿದ ಗಡಿಯೆ ಪೇಳ್ವೆನು | 


(ಶ್ರಶು0- ೧-೪). ೫. ಗುರಿ; ಲಕ್ಷ್ಯ: ಧ್ಯೇಯ: 
ಆಟ ಶಪ್ಪಿ . . . ಮತ್ತೆ ಆ ಲಾಗು ಬಂದಿತ್ತೆಂಬ ದಿಮ್ಮು 


ಶ ಅಡುವ! 


ನಿಮುಜರುಗಳಿಸೆ | 


ಹೇಳುವುದುಂಟೇ (ಕೋವಾ: 66-480) ; - ಭದಛವಂಗಳಲಿ ತೊಳ ಬಳ 48 


ಲುವ ಜೀವಭಾವದೊಳುಳಿವುದಾವುದು ಲಾಗು ಮೂಢರ ಬಳಕೆಗಾವಂಜು: 
(ಕುಠ್ಮಾರೀ- 3-90)- ಲಾಗ್ಯ ; ೬. ತ್ವರೆ; ಶೀಘ್ರತೆ : ಮಾಯವಾದನು 
ಲಾಗದಲಿ ಕಳದಾಚಿಗೆ . . . ಸನ್ನೆ ಮಾಡುತ ಕೈಗಳಿಂದಾ ಹುಡುಗಿಗೆ 
(ಕತ್ತ: 10-38). ೭. ಮೋಸ ; ಕಪಟ ; ವಂಚನೆ (?) 


ಹೊರೆದೆನೆಂದು ಹೋದ ಠಾವಿನಲ್ಲಿ ಓಗರವನಿಕ್ಕುವ ಲಾಗಿನ 


ನ ಎನ್ನ ಒಡಲ 
ಶೀಲವಂತರ 


ಮನದ ಭೇವವ ನೀವೆ ಬಲ್ಲಿರಿ (144: ೬)- ಲಾಘ ; ೨. ಡೊಂಬ] 


೭೭೦೨ 


ತನಿಗಿಡಿಯ ದಳ್ಳುರಿಯ ನಾಲಿಗೆ, , . ಕಡುಲಾಗಿನಲಿ ಲಯಸಿ ೩8 


ಲಾಘವದೋಪ 


| ಗಣೆಯನೇರುತಾನೆ ಅವನು ಕಂಬ ಮುರಿದು ಲಾಘ ತಪ್ಪ 

i ಅಾಗುವೇಗ. ಲಾಗುಬೇಗೆ ಎ ಅತಿಶಯವಾದ ಕೈಚಳಕ... 

ಕೌಶಲ: ಕರ್ಣನ  ಲಾಗುವೇಗವನೇನನೆಂಬೆನು ಚಾಪತಂತ್ರದಲಿ 

(ಕುಠ್ಮಾಳ- 34); ಅನಲಾಂಬಕ ಹರಿಸದಲಿ ಘನ ಲಾಗುವೇಗದಿ ಜೋಡಿಸಿ 

ನಂದಿವಾಹನದೇಣಿದನಾಹವಕೆ (ಮಡಕ. ೩೭-೫೩); ಪೊಯ್ಯೆ ಕಾಳವಟ್ಟದಿ/ 

ಪೋರಗದಿಂದೆ ಪೊಯ್ದ ನೆರಡುಂ ಸರಿವೋದವು ಲಾಗುಬೇಗದೊಳ್‌ 

[ < ಸಂ. ಲಾಘವ] 

|ಲಾಗ್ತು (ನಾ). ೧. ಹೊಂದಿಕೆ; ಸೇರುವಿಕೆ; ಲಗತ್ತು ; 

ರುವ ನೇಮಗಳು ಕನ ಜನರಿಗೆ ಲಾಗು ಇರುತ್ತವೆ ಮತ್ತು ಕೆಲವಂಗೆ 

| ಲಾಗು ಇರುವುದ್ದಿ £ ಸಂಂಿನ್ಕಾ- «೪ ಶ್ರಸ್ನಾನನ); ಇದಕ್ಕೆ ಯಾವ ಕಾಯದೆ' 
ಲಾಗೂ ಆಗಾಣಿಲ್ಲಾ (ರಕ್ತರ್ಕ- ೩36): ೨. (ಆಲಂ) ಹೊಡೆತ; ತಾಡನೆ: 
ಹಗಲಿರುಳೆನ್ನದೆ ಹೊಡೆಯುವ ಜಡಿಮಳೆ ಬಡಿಕೊಲ್ಮಿಂಚಿನ ಲಾಗುಗಳು 
(4: 30-4): [ಆ ಲಗಾವು./ಮರಾ. ಲಾಗೂ ] 

ಲಾಗುಕಾಜಿ (ನಾ). ಚತುರ : ಭೇದದ ಗುರು ಚೋದ್ಯದ ಶಿಷ್ಕ ಇಂತೀ 
ಲಾಗುಕಾಜರನೊಲ್ಲ ಆತುರವೈರಿ ಪಾರೇರ್ವರಾ (563 ಕ. 933-0309; 
ತೆಗೆದೆಚ್ಚು ಗರುಡಿಯ ಲಾಗುಕಾಅನ ರಥವ ಮುಣದನು (ಕುನ್ಮಾರ್ರೊ ಲ 
ಶಂ. ೨60)- [ ಲಾಗ್ಯು + -ಕಾಅ] 

ಲಾಗುವಡು '` ಲಾಗವಡು ' ನೋ. 

ಲಾಗುವಾಡು * ಲಾಗವಡು ` ನೋ. 

|ಲಾಗುಳ ` ಲಾಕುಲ" ನೋ. 

ಲಾಗೊತ್ತು (ಕ್ರಿ). ಕಾರ್ಯೋನ್ಮುಖಗೊಳಿಸು :  ತೊಡಗಿಸು; 
ನಿಯೋಜಿನು : ಅಡಿಯನಾರೈದೆಯ್ದೆ ಹಕ್ಕೆಯಿಕ್ಕಯನಟ್‌ವ ಗಿಡುಗನಂ 
ಲಾಗೊತ್ತಿ ಸಲಗೆಯಂಟಿಂ ಸಿಲುಕಿ... ತೋಟ್‌ದರು ಬೇಂಟಿಯಂ 
(0850- ೨೬-೦೬)- [ ಉಗ್ಕು 4. ಒತ್ತು] 

ಲಾಗೋಡು 'ಲಾಗವಡು' -ನೋ. 

ಲಾಘ 'ಲಾಗ್ಕು' ನೋ. 

ಲಾಘವ (ನಾ). ೧. ಚಿಕ್ಕದಾಗಿರುವುದು : ಪುಟ್ಟದಾಗಿರುವುದು. 
೨. ಹಗುರವಾಗಿರುವಿಕೆ ; ಲಘುತ್ರ ಶ್ವ: “ಲಾಘವಮದು ಲಘುತೆ" 
(ಮಸ್ತುಕೋ- ೦೦೫-3೪೯); ಹಿಂದಿನ ಾವ್ಯಗೌರವಗಳಿಗೆ ಲೋಪಗಳುಟಾಗಿ, 

| ಎಲ್ಲದರಲ್ಲಿಯೂ ಲಾಘವ ಪೆಡೆಯೆತ್ತಿದೆ (ಡೋ: ೪1, ಮುನ್ಸುಂ). 

| ೩ ಕೀಳುತನ: ಕ್ಷಂದ್ರತೆ; ಸಣ್ಣತನ: ಲಾಘವದಿಂದಿರುವುದು 

ರಣಧೀರನಿಗೆ ಸಹನೆಯಾಗದೆ. ಅವನು ಅವರಿಗೆ ಬುದ್ಧಿ ಕಲಿಸಿದ (ಸೃಸಕ, 00/)- 

| ೪. ಕೀಳಾದುದು; ಶುಲ್ಲಕವಾದುದು; ಹೀನವಾದುದು : ಕೈಕೆ ಬೇಡೆ 

| ಧರೆಯಂ ತೃಣದಿಂ ಲಉಘವಮೆನೆ ಬಗೆದೀಗುಂ ರಾಘವನೌದಾರ್ಯತುಂಗ 


(meio. ೪). 


(9ನಂಪು- ೦೧-೬೦). 
ಈ ಭಾಗದಲ್ಲಿ 


ನೀಯದುದುಂಟೇ (ಕರನ: ೩-009); ಕಾಮಧೇನುವನ್ನೆ ಮನದಲ್ಲಿ 
ಕಟ್ಟಿಕೊಂಡು ಉಚ್ಚೆ ಶುವಾಶ್ವವನ್ನೆ ಲಾಘವದೊಳಿರಿಸಿ ದೇವಗಜವನ್ನೆ 


ಕೇರ್ತಿಯೊಳು ಬೆರಸಿಕೊಂಡು (೫7090. ೦.3). ೫. ಸೌಲಭ್ಯ: ಅನುಕೂಲ. 
೬. ವೇಗ; ತ್ವರಿತತೆ; ಶೀಘ್ರತೆ. ೭. ಕೌಶಲ; ಚಳಕ; ಪಟುತ್ವ ; 


ಚದುರ್ಪಾಣಿ ಲಾಘವ ಪಂಧಪಾಡುಗಳನಜತದು ಬಿನ್ನಾಣದಿಂ ಗಾಯ 
ಗಾಣಿಸಿದರು (ಕಣ. ೨೨-ಟ; ಲಾಘವದ್ಲಿ ಮಾಂಡಿತ್ಯದಲ್ಲಿ ಪಟುತರದಲ್ಲಿ 


ಪರಾಕ್ರಮ: 


ಪರಾಕ್ರಮದಲ್ಲಿ ಭೀಮನೆ ಸರಿ ದಾರು ಇಲ್ಲ (3938. ೦೬-೩); ಕತ್ತಿ ಗುರಾಣಿ 

ಗಳನ್ನು ತೆಗೆದುಕೊಂಡು ಲಾಘವ. ಸೌಷ್ಠವ, ಸೊಗಸು. ಸ್ಮೈರ್ಯ, ಹಿಡಿತ 

ಮುಂತಾದವುಗಳನ್ನು ಪ್ರದರ್ಶಿಸಿದರು (ಕಫ 34). [ಂ.] 
ಲಾಘವದೋಷ (ನಾ). [ಛಂದ] ಲಘುವಲ್ಲದ ಕಡೆಗಳಲ್ಲಿ ಲಘುವನ್ನು 
|  ಬಳೆಸುವ ಒಂದು ದೋಷ: ಆಗಳುಂ ಗುರುಗಳಲ್ಲದ ತಾಣದೊಳಂ 
| ಗುರೂಮ್ಕೋಗದಿಂ ಬಗೆಗೆ ಗೌರವದೋಷಮಿದೆಂಬುದಂ ಬೆಗಮಾ 


ಲಾಥಿಸ್ಕು 


ಅಘುಗಳೆಲ್ಲದ ತಾಣದೊಳಂ ಲಘೂಪಾಗಮಕ್ರಮದೆ ನಂಬುಗೆ ಲಾಘವ 
ದೋಷಮಂ (ಕುಂ. ೦-0೨೭)- [ಸಂ.] 

ಲಾಫಿಸ್ಕು " ಲಾಗಿಸ್ಕು ` ನೋ. 

ಲಾಘಿಸ್ಕು (ಕ್ರಿ)- ' ಕೇಳುಮಾಡು ; - ಕಡೆಗಣಿಸು: ನೀಲೋತ್ಸಲದ 
ದಳವ ಲಾಘಿಸುವ ಸುಂದರಾಂಬಕದ . , . ಸೊಬಗಿ (ಗುರುಶಾ. ೦೬-೪೦). 

[. ಲಾಘವ 4 -ಇಹ್ಕು] 

ಲಾಚಾರ್‌ " ಲಾಚಾರು ' ನೋ. 

ಲಾಚಾರಿ ' ಲಾಚಾರು ' ನೋ. 

ಲಾಚಾರು, ನಾಚಾರ್ಲು. ಲಾಚಾರ್‌, ಲಾಚಾರಿ (ಗು)- ೧- ಸತ್ತ್ವಹೀನ 
ವಾದ; ದುರ್ಬಲವಾದ ! ಈ ಲಾಜಾರು ಪೈರಿನಿಂದ ಎನು ಬೆಳೆ ಸಿಕ್ಕೀತು? 
(689). (ನಾ). ೨. ಅಸಹಾಯಕವಾದುದು : ಬಲಹೀನ 
ವಾದುದು : ತನ್ನ ಜೋರು ಇಲಾಜು ಯೇನೂ ನಡೆಯದೆ ಲಾಚಾರಾಗಿ 
೬ ತಿರುಗುತ್ತ ಇದ್ದಲ್ಲಿ (ಕೇದ್ರ: 30); ಕುರ್ಕನುಗುರು ಬಗೆದಿದ್ದ 
ಕಣ್ಣಿನ ಗಾಯದ ದೆಸೆಯಿಂದ . . ಹುಲಿಯ, ಲಾಚಾರಾಗಿದ್ದರೂ ... 
ಬೇಟೆಯಾಡಿ (ಬಯ ೩೬೭): ನಾಚಾರ್ಲು; ೩. ನಿಶ್ಶಕ್ತ; ಬಲ 
ಹೀನನಾದವನು ; ಈಗ ತಿನ್ನುವುದು ಕುಡಿಯುವುದು ಎಲ್ಲಾ ಬಿಟ್ಟು 
ನಾಚಾರ್ಲಾಗಿದ್ದಾರೆ (ತನ್ಮೂರು- ೬೨). ಲಾಚಾರ್‌; ೩, ಹುಡುಗ ಯಾಕೋ 
ಲಾಜಾರ್‌ ಆಗಿದ್ದಂಗೆ ಕಾಣ್ತಾನೆ (0ೀಬಣ- 0)" ಲಚಾರಿ ; ೧- 
ತುಂಬಾ ಲಾಚಾರಿ ಮನುಷ್ಯ. (ಕೂಂಣ- 00೭), ೪. ಅಸಹಾಯಕತೆ ; 
ದುರ್ಬಲತೆ: ಈ ಕೊಲೆಗುರದೆ ಲಾಜಾರಿಯಿಂದ . . . ಇಕ್ಕಟ್ಟುದ 
ಗ್ರಾಮಗಳಿಗೆ ಬಾರದೆ... ರೈತರ ಮನೆಮಾರು ಲೂಟಿ ಮಾಡಿ ಬೆಂಕಿ 
ಹಾಕುತ್ತ ಇದ್ದನು (ಕೇದ್ರ. ೬೪)- 

[+ಹಿಂ. ಮರಾ. ಲ:ಚಾರ್‌. ಲಾಜಾರೀ] 

ಲಾಜ, (ನಾ). ೧. ನೆನೆಸಿದ ಅಕ್ಕಿ. ೨. ಅಕ್ಷತೆ :'ಲಾಜೌರೋಪ' ಪರಾ. 
೩. ಹುರಿದು ಅರಳಿಸಿದ ಕಾಳು; ಬತ್ತದ ಅರಳು; ಅಮಲು: 
“ಅರಳು ಲಾಜಾಖೈಯಕ್ಕು'' (ಕೂಗರಾ- ೦೦೦-೬); ತಪ್ಪಾಯಃಕಟಾಹಪಶಿತ 
ಲಾಜ/ಪುಂಜದಂತೆ . . . ಸಿಡಿಲ್ಲು (683: ೦೦-೩೩ರ) ; ಪುಷ್ಪಗಳಿಂ 
ಕೂಡಿದ ಲಾಜಗಳಿಂ ಪೂಜಿತನಾಗಿ (ತೌಗಂಂ- ೨೬3-೦೫). ೪. ಒಂದು. 
ಬಗೆಯ ಸಸ್ಯ: “ಲಾಕಾವೃಕ್ಷೆಃಲಂಜ, ಕೋಶ ಮನವು” (40. ಊಟ. 

ಲಾಜಾವರುಷ-- ಅರಳನ್ನು ಸೂಸುವಿಕೆ ; ಅರಳಿನ ಮಳೆ : ವೀರ 
ಭಟರಿಗೆ ಸುರಿವ ಲಾಜಾವರುಸ್‌ನಂತಿರೆ ಮುಸ್ತುಗಳಿಸೆದವು (ಕನ್ನ ೫೪-೮). 
ಲಾಜಾವರ್ಹ -ಲಾಜಾವರುಷ : ಪೌರಜನದ ಸೂಸುವ" ಲಾಜಾವರ್ಷ 
ಮುಮಂ ಕುಸುಮವರ್ಷಮುಮನಾಂತುಕೊಳುತ್ತಂ (604. ೪-೨೩ ಖಿ. 
[ಸಂ,] 

ಲಾಜ (ನಾ). ತಕ್ಷಣ; ಬೇಗ; ಒಂದು ಕ್ಷಣ : ಒಂದೇ ಒಂದು ಲಾಜ ದಾರಿ 
ತಪ್ಪಿ ಹೋಗಿದ್ದುವು ಎಂಬುದಾಗಿ ಮತ್ತೊಬ್ಬಳು ಹೆಂಗಸು ನುಡಿದಳು 
(ಫು. ೨೮೭); ಎಲ್ಲ ಲಾಜದಲ್ಲಿ ನಡೆಸಿಬುಡ್ತೀನಿ (ಸರ್ಶಮಂ- ೦೬೩). [? ) 

ಲಾಜಕ (ನಾ). -ಲಾಜ್ನ ೨: ತಳಿವೆ ಲಾಜಕಮೆತ್ತುವ ಪುಷ್ಪಮಾಲೆ ನೀಡುವ 
ನವಮಾತುಳುಂಗಫಲಮೆಂಬಿವನಚ್ಶುತನೊಲ್ಹು ತಾಳ್ವಿದಂ (ಜಗಾ- ೪೨). 

[ಸಂ.] 

ಲಾಜಾಂಜಲಿ, ಲಾಜಾಂಜಳಿ (ನಾ), ೧. ಬತ್ತದ ಅರಳಿನಿಂದ 
ತುಂಬಿದ ಬೊಗಸೆ. ೨. - ಲಾಜ ೨: ಲತಾಂಗಿಯರ್ಸೂಸುವ ಕುಸುಮ 
ಮಿಶ್ರಲಾಜಾಂಜಲಿಗಳ್‌ (ಇರಂಕೂ- ೪೫); ಬಲಾಿಯಂ ಪುರೋಹಿತಾದೇಶದಿಂ 
ಹೋಮಾಗ್ನಿಯಂ ಪ್ರದಕ್ಷಿಣಂಗೈದು ಲಾಜಾಂಜಲಿಯನಿಕ್ಕಿ ಬಂದೊಂದೆ 
ಪಸೆಯೊಳ್‌, ಕುಳ್ಳಿರ್ದೆಂ (ಕುರ್ರಪು- ೩-೬ ೨. ಲಾಜಾಂಜಳಿ ; 
೧. ದಿಕ್ಕನ್ಯಕೆಯರ ಸೂಸುವ ಲಾಜಾಂಜಳಿ(ಹಾಣಂ, ಲಿ] ನಿಚಯಮೆನಿಸುವ 


ಖಾಟರಿ 


ಮದೇರಿಕರಶೀಕರಮುಮೆಂ (ಅಂತ್ರ, ೦೩-೪೪) ; ಸೂಸುವ ಲಾಜಾಂಜಳಿಗಳ 
ಸೇಸೆಯ ಸಿದ್ಧಾರ್ಥದೊದವಿನಿಂ (ಕರಣ. 6-93). [ಸಂ.] 
ಲಾಜಾಂಜಳಿ ' ಲಾಜಾಂಜಲಿ ' ನೋ: 
ಲಾಜಾಕ್ಷತೆ (ನಾ). -ಲಾಜ್ನ ೨ : ಬಟ್ಟಲು ವೀಳ್ಯ ವಶಿಷ್ಟ ಲಾಜಾಕ್ಷತೆ ಪುಟ್ಟ 
5] ಕದಳಿ ಬೆಲ್ಲ ಕತ್ತುರಿಗಳಿಂದ ಕೃಷ್ಣರಾಯನ ಮುಂದಿಟ್ಟು ಸರ್ಮಸಿ 
(ಪುರಂ: ೪-೪೨-೪)- [ಸಂ, ಲಾಜಾಕ್ಷಶಾ] 
ಲಾಜಾರೋಪ (ನಾ). ಅಕ್ಷತೆಯನ್ನು ಎರಚುವುದು, - ಸೂಸುವುದು : 
ಸಭೆಯಲ್ಲಿದ್ದವರೆಲ್ಲರೂ ದೊರೆಗಳ ಮೇಲೆ ಲಾಜಾರೋಪ ಮಾಡಿ ತಮ್ಮ 
ಸಂತೋಷವನ್ನೂ ಶುಭಾಶಯವನ್ನೂ ವ್ಯಕ್ತಪಡಿಸಿದರು (ಕೃತ್ಯಕೂ- ಊ). 
6 [ಸಂ.] 
ಲಾಜಾಹುತಿ (ನಾ). ಅರಳಿನಿಂದ ಮಾಡುವ ಹೋಮ ; ಅಗ್ನಿಗೆ 
ಅರಳನ್ನು ಅರ್ಪಿಸುವುದು : ಪುರೋಹಿತರು ವಧುಗಳಿಗೆ ಈ ಅರ್ಥ 
ಬರುವ ಮಂತ್ರಗಳನ್ನು ಹೇಳಿಸಿ ಅಗ್ನಿಗೆ ಲಾಜಾಹುತಿಯನ್ನು ಮೂರಾ 
ವರ್ತಿ ಮಾಡಿಸಿದರು (೫೦೫: 000)- "ಲಾಜಾಹೋಮ ' ಪರಾ. 
[ಸಂ.] 
ಲಾಜಾಹೋಮ (ನಾ). ಮದುವೆಯಲ್ಲಿ ಮಾಡುವ ಒಂದು ವಿಧಿ; 
ವಧೂವರರು ಇಬ್ಬರೂ ಬೊಗಸೆಗಳನ್ನು ಕೂಡಿಸಿ ಅರಳುಗಳನ್ನು 
ಅಗ್ನಿಗೆ ಹೋಮ ಮಾಡುವುದು : ಲಾಜಾಹೋಮಂ ರಾಜಿಸಲಾ ಜಲ 
ರುಹಪತ್ರನೇತ್ರೆ . . . ಉದ್ಭಟರಾಜನ ಬಲದಿಂದೆಡಕ್ಕಿ ಬಂದಳ್ಳುದದಿಂ 
(ಉದ್ಯಲಿ, 6-೩6) ; ಹಾರುಮರುಚ್ಛೆರಿಸುವ ಅಗ್ನಿಹೋತ್ರ ಪ್ರಕಾರವಿಂದ 
ಅವನು ವಧುವನ್ನು ಕೈಹಿಡಿದ. ಲಾಜಾಹೋಮವಾಯಿತು (ದುಕ: 6೭8): 
[ಸಂ.] 
ಲಾಜು (ನಾ)-ಎಲಾಜ್ಕ ೨: ಲಾಜಿನಿಂದಭಿಷೆಸಕವ ಜನರಾಜನಿಗಾ 
ಜಿನೇಂದುವಸೂನು ಮಾಡೆ (ತ et). [<ಸಂ. ಲಾಜ] 
ಜಲಾಜೆ (ನಾ)- ಲಾಜ ೩: “ಅರಳಾಗಿ ಪುರಿದ ಧಾನ್ಯೋತ್ಕರಮಂತವೆ 
ಅಂಜಿ” (ತಸ್ತುಕೋ- 64-00) ; ಓಜೆಯೊಳ್‌ ಲಾಜಿಯನಗ್ನಿಕುಂಡದೊಳ್‌ 
ಸುರಿದು (ತೊಕತಾ, ೩-೬೩ ೫) ; ಅರಲ ಸರಂಗಳಂ ಸವೆದ ಲಾಜೆಯನೋಜಿ 
ಯೊಳಾಯ್ವ. ನೀಜೆಯರದೇನೆಸೆದಿರ್ದರೊ ಮಂಟಪಾಗ್ರದೊೊಳಾ 
(asst. 6-0): (ಸಂ. ಲಾಜಾ] 
19 ಲಾಟ (ನಾ)- ೧. ಒಂದು ' ನಾಡು ಮತ್ತು ಅಲ್ಲಿಯ ಜನರ ಹೆಸರು; 
p ಈಗಿನ ಗುಜರಾತು ರಾಜ್ಯ : ಇದು ಲಾಟಬಲಂ (604. 04-8) ; 
ಲಾಟ ಭೋಟಕ ಗೌಳಿ ಪಾರ್ಶ್ವ . . . ಸಕಲದೇಶಾಧೀಶಸಮುದಯಸ್ಕೆಕತ 
ಸೇತುಮಹಾಸಿಂಧುಪ್ರವಾಹ ಪರಾಕು (ಡೂದತೂ. ೩-02) ; ನಖಕ್ಷತ। 
ದಂತಕ್ಷತೆಂಗಳಿಂ ಬಹು ದ್ರವಿಸುವಳು . . . ಇವಳು ಲಾಟದೇಶದ ಸ್ತ್ರೀ 
(ಕಾಶುತಾ- 3೦೯)- ೨. ಲಾಟದೇಶದ ಭಾಷೆ: “ಲುಟಕೆ ಲಾಟಮದಲ 
ನುಡಿ ಲಾಯಾಯ್ತು(ಕ೫೪- ೨6). ೩. (ಬಟ್ಟೆ, ಆಭರಣ ಇತ್ಯಾದಿಗಳು) 
ಹಳೆಯದಾದುದು ; ಹರಿದು ಹೋದುದು ; ಹಾಳಾದುದು. ೪. 
ಮಲ್ಲಯುದ್ಧದ ಒಂದು ಪಟ್ಟು : ಕೊಂತಮಾರವು ಲಾಟ ಡೊಕ್ಕರ.. . . 
ತುಳಿಲ ವಿಂದಾಣದಲಿ ಹರಿ ಕಾದಿ ಬಳಲಿಸಿದ (ಹಾರಾ- ೨೨-೭೩)- [ಸಂ.) 
ಆ |ಲಾಟಕ (ನಾ)- ೧. ಲಾಟದೇಶಕ್ಕೆ ಸಂಬಂಧಿಸಿದುದು. ೨. ಎ ಲಾಟ ೪: 
ಕೊಂತಮಾರಿಯು ಲಾಟಕಾ ಕೋದಂತೆ ಉತ್ತರ ಡೊಕ್ಕರವು ನಟ! ಕೊಂತ 
ಮೂರವ ಲಾಟ ಡೊಕ್ಕರ . . . ತುಳಿಲ ವಿಂದಾಣದಲಿ ಹರಿ ಕಾದಿ ಬಳಲಿ 
ಸಿದ.(ತಾಳ್ಮರಾ. ೨೨-೬4). [ಸಂ.7 
ಲಾಟನ `ಲಾಂದರ' ನೋ. 
ಆ| ಲಾಟರಿ (ನಾ)- “ಹಣ'ಕೊಟ್ಟು ಪಡೆದ 'ಟಿಕೆಟ್ಟು' ಚೀಟಿಗಳ ಮೂಲಕ, 
ಕೆಲವರಿಗೆ ಕೇವಲ ಅದೃಷ್ಟದಿಂದ ಬಹುಮಾನ ದೊರೆಯುವಂತೆ 


is 


ಲಾಟರಿಹೊಡ್ಕೆ 


ಏರ್ಪಡಿಸಿದ ಅದೃಷ್ಟದ ಆಯ್ಕೆ” (1ಂ೬tಂry: ಇಂಕು ): ೧ 
ದಾರಿಯಲ್ಲಿ ಲಾಟರಿಯಿಟ್ಟುಕೊಂಡಿದ್ದ . . - ನಾನೂ ಒಂದ: 
ಎರಡು ಪೆಸ್ಟರ್‌ಮೆಂರ್ಟ ಬುತು 

ಒಂದು ಲಾಟರಿ ಎಂದು ಉತ್ತರ ಕೊ: 


(an. | |110 


ನನೆ (808ನು. ೪), 
[ ಇಂ. ಓಟ) 

ಲಾಟರಿಹೊಡೆ, (ಕ್ರಿ). ಅದೃಷ್ಟಪರೀಕ್ಷೆಯಲ್ಲಿ ಜಯ ದೊರಕು; ಲಾಟರಿ 
ಯಲ್ಲಿ ಬಹುಮಾನವು ಬರು : ಅವನಿಗೆ ಲುಟರಿಹೊಡೆದು. ಇದ್ದಕ್ಕಿದ್ದಂತೆ. 
ಲಕ್ಷುಧಿಪತಿಯಾದನು (ಕೂತಿ). [ಲಾಟರಿ ಹೊಡೆ (ಇಪೊಡೈ) 1 

ಲಾಟರಿಹೊಡೆ, (ಕ್ರಿ): ೧. (ಕೆಲಸವಿಲ್ಲದೆ) ವ್ಯರ್ಥವಾಗಿ ಅಲೆ...ತಿರುಗು ; 
ಎರಡುವರ್ಷಕಾಲ ಉದ್ಯೋಗವಿಲ್ಲದೆ ಲಾಟರಿಹೊಡೆದು. ಪತ್ರಿಕೋದ್ಮಮಕ್ಕೆ 
ಆತ ಧುಮುಕಿದಂದಿನಿಂದ ಅವನನ್ನು ೭ 
ತೊಳಲಾಡು ; ಬವಣೆಪಡು:: ಅವನಗೆ ಕೊಟ್ಟು ನನ್ನ ಕಣ್ಣು ಮುಂದೆ. 
ಅವಳು. ಲಾಟರಿಹೊಡೆಯುವುದನ್ನು ನೋಡುವುದಿಲ್ಲ 
(mex ೭೬). [ಲುಟರೈಿ (ಐ, ಇಂ. Liter) 4 ಹೊಡೈ( ಆ ಪೊಡೆ) ] 

ಲಾಟಾನು ' ಲಾಂದರ ' ನೋ. 

ಲಾಟಿ (ನಾ). [ಕಾವ್ಮಮಾ] ವೈದರ್ಭಿ, ಗೌಡಿ. ಪಾಂಚಾಲಿ ಹಾಗೂ 
ಲಾಟಿ ಎಂಬ ಕಾವ್ಯದ ನಾಲ್ಕು ಬಗೆಯ ರೀತಿಗಳಲ್ಲಿ ಒಂದು: 
ಇವುಗಳ 'ಜೊತೆಗೆ *ಲಾಟಿ'ಯನ್ನು ಸೇರಿಸಿ ರೀತಿಗಳು ನಾಲ್ಕೆಂದೂ . 
ಹೇಳುತತ್ತಿರೆ (ಕರಂ. 330). [ಸಂ. ಲಾಟೀ] 

ಲಾಟೀನು ' ಲಾಂದರ ` ನೋ. 

ಉಟು (ನಾ). ಜನ ಅಥವಾ ವಸ್ತುಗಳ ತಂಡ.--ಮೊತ್ತ ; ಮಾನು 
ಹ್ಯಾಗೆ ಕೊಡುತ್ತಿ ? ಲಾಟ(()ಗೆ ಹೇಗೆ? (ಕೂಸ. ೩೦)- 

ಲಾಟುಲಾಟು (ದ್ವಿರುಕ್ತಿ); ಮಾರ್ಕೆಟ್ಟಿನಲ್ಲಿ ತರಕಾರಿ ಲಾಟುಲಾಟಾಗಿ. 

ಬಂದು ಬಿದ್ದಿವೆ (4). [+ %o.1L4] 

ಲಾಠಿ, ಲಾತಿ (ನಾ) ಬಡಿಗೆ; ದೊಣ್ಣೆ; ದಂಡ : ನಿನಗೆ ಲಾಠಿ: ತಿರುವಲು 
ಬರುತ್ತದೆಯೊ? (4ೂತಳಾ- &೬); ಕೋವಿ ಲಾರಿಗಳನ್ನು ಧರಿಸಿದ ಪೋಲೀಸ್‌ 
ಪಡೆ ಹಳ್ಳಿಗೆ ಬಂತು (೪. 9೨೦) ; ಪ್ರತಿಯೊಬ್ಬರ ಕೈಯಲ್ಲೂ 


ಉಊಟಿಕ್ಕಿಲ್ಲದೆ 


ಹಿಂದೊಂದು ಲಾಠಿ (ಸ್ಕಾಕಂತ್ರ್ಯ- ೪). ಲಾತಿ : ಬ್ರಟಿತರ ಲಾತಿಪ್ರಹಾರೆಗಳು 
ಅವರನ್ನು ವಂಚಿಸದಾಯಿತು (ಣಂತ್ರ. 111. ೦೩೦೬). 
ಲಾಠೀಚಾರ್ಜು ಎ ಲಾಠಿಹಲ್ಲೆ ಮುಖಂಡರ ಬುಧನ ... 
ಲಾರೀಚಾರ್ಜು ಗೋಳೀಬಾರ್‌ ಫಂಸೀ. .. ಘೋರ ಘೋರ 
ಶಿಕ್ಷೆಗಳು" (ಅಗ್ಗ. ೯). [< ಪ್ರಾ ಲಟ್ಲಿ. /ಹಿಂ. ಮರಾ. ಲಾರ] 
ಲಾಠಿಹಲ್ಲೆ (ನಾ). ದೊಣ್ಣೆ ಬೀಸಿ ಗುಂಪನ್ನು ಚದುರಿಸುವುದು : 
ಸ್ತ್ರೀಯರ ಮೇಲೆಯೂ ಲಾಡಿಹಲ್ಲೆಗಳುಗಹತ್ತಿದವು (nox. 34) 
[ಲಾಠಿ 4. ಹಲ್ಲೆ ( ಹಲ್ಲಾ)] 
ಲಾಡ, ` ಲಾಳ್ಮ ' ನೋ. 
ಲಾಡ್ಕ ' ನಾಲ್ಕ ನೋ. 


ಲಾಡಿ, "ಲಾಳಿ" ನೋ. 


ಲಾಡ್ತಿ (ನಾ). ಲಾಟದೇಶದವನು : ಆಖಂಡೈಶ್ವರ್ಯದಿಂದೊಪ್ಪಿದ 
ಗುಜರಾತಿಯರು ಕಾಯತರು ಗೋಸಾವಿಯರು. ಲಾಡಿಯರು 
(3ೌಗೂರಿ- ೦೩೫-೧). [ <ಲಾಡ್ಕ? 

ಲಾಡಿ, (ನಾ). ೧. ನೀಳಪಟ್ಟಿ ; ಕಸೆ; ದಾರ: “ಲಾ 
ಚಲ್ಲಣದ ಕಶೆ” (ಕಾಕಕ್ಕ- ೨೩೪) : ಈ ಷರಾಯಿಗಳಿಗೆ ಕಾಣಿಸುವ ತೆರಪು 
ಗಳಿರುವುದಿಲ್ಲ, . . ಇದನ್ನು ಬೆನ್ನಿನ ಹಿಂಭಾಗದಲ್ಲಿ ಲಾಡಿಯಿಂದ ಕಟು ಸ 


ತ್ತಾರೆ (ಅಣ 1 ೩೫6). ೨. ಹಗ್ಗೆ: ಹುರಿ: ಲಾಡಿಯ 
ಲಗಾಮನ್ನು ಹಿಡಿದಿದ್ದ ಅವರ ಕೈಗಳಲ್ಲಿ ಪವಿತ್ರದ ಉಂಗುರಗಳು ಹೊಳೆ 


ಬ್ಲ (೫8. ೧೫). ೨.1 


ಲಾಭಕರ 


ಯುತತ್ತಿದ್ದವು (ಕಳತು- 0) ಅವನ್ನು ಕೂಡಲೆ ಲಾಡಿಗಳ ಮೂಲಕ 
ಮೋಟರನ್ನು ಜೋಡಿಸುವಲ್ಲಿಗೆ ಕಳುಹುವರು (ಕಾಂತ್ರ. 1, 90). 
೩. ತೆಳುವಾಗಿ ಉದ್ದಕ್ಕೆ ಲಾಡಿಯಾಕಾರದ ಒಂದು ಬಗೆಯ ಹುಳು; 
ಕರುಳಿನ ಹುಳು; - “ಲಾಡಿಯಂತಿರುವ (ಕರುಳಿನಲ್ಲಿಯ ಜಂತು) ; 
ಲಾಡಿಂತು” (066/10, 3659) ; ಲಾಡೀಹುಳುಗಳ ವರ್ಗದಲ್ಲಿ ದೇಹವು 
ಚಪ್ಪಟೆಯಾಗಿ ಲಾಡಿಯಂತೆ ಉದ್ದನಾಗಿರುತ್ತದೆ. (ಪ್ಪಾ ಕತಾ: ೧೩೫): 

[.- ಹಿಂ. ನಾಡಾ ಮರಾ, ನಾಡಾ. ನಾಡೀ. / ಪ್ರಾ. ಣಾಡಿ./ಸಂ. ನಾಡೀ] 


ಲಾಡು (ನಾ). ಒಂದು ಬಗೆಯ ಸಿಹಿಭಕ್ಷ್ಯ; ಲಡ್ಡು ; ವಡೆ ಅತಿರಸ 
ಲಾಡು ಸೇವಿಗೆ ಪರಮಾನ್ನ (ತಂದ್ರಾನ: ೬) : ಶಿವು... ಲಾಡು 


ಸಮಾರಾಧನೆಗೆ ಒಂದು ದಿನವಾದರೂ ತಪ್ಪಿಸಿಕೊಳ್ಳುವ ಮನುಷ್ಯನಲ್ಲ 
(ಕತಾ: 008): ಚೆರೋಟ್ಮಿ ಲಾಡು, ಮತ್ತೊಂದು ಸಿಹಿ ದಮ್ರೋಟು 
(ಶಂಗರಿ- «0. [ + ಹಿಂ. ಲಾಡೂ ಲಡ್ಡೂ ; ಮರಾ. ಲಾಡು. /ತಮಿ, 
ಲಾಟು. /ಸಂ. ಲಡ್ಡು) 

ಲಾತ 'ಲತ್ತೆ' ನೋ. 

ಲಾತಕೋಲು (ನಾ). ಏಟು ಕೊಡುವ ಕೋಲು : ಬಡಿಗೋಲು : 
ಮೇಲೆ ಮಿಳ್ತುವಿನ ದಾಡೆಯಂ ಕೇಳುತಂ ಲಾತಕೋಲಂತೆ ತಿರುಪುವ 
ಮಹಾಮೇರುಮಂದರ ಸುಕೀಲಕಂಗಳ ಕಂತುಕಕ್ರೀಡೆಯಾಡುವ . . , 
ಓರ್ವಂ (ಶೀಕ್ಕಪು- 6-೬-೨೪); ಪಿರಿಯ ಮಿಳ್ತುವಿನ ದಾಡೆಗಳನಲುಗಿಸಿ 
ಕೆಳ್ತು ಭರದಿಂದೆ ಲಾತಕೋಲಂತೆ ತಿರುಗಿಪನೊರ್ವನುರು ಮೆ:ರು ಮಂದ 
ರಾದ್ರಿಗಳ ಪೊಡೆಚೆಂಡಾಡುವಂ ಸಂತತಂ ಮುದದೊಳು. (6ರಾತ- 4-01-6), 

[ ಲಾತ (೬ ಲತ್ತೆ) + ಕೋಲ್ಕು (< ಕೋಲ್‌) ] 

ಲಾತಿ "ಲಾಠಿ' ನೋ: 

ಲಾತು "ಲತ್ತೆ" ನೋ. 

ಲಾಪ (ನಾ). ಸಂಭಾಷಣೆ; ಆಲಾಪ ; ವೀಠದೊಳ್‌ ಕುಳ್ಳಿರಿಸಿ ಲಾಪಮಂ 
ಪರಮಯೋಗೀಂದ್ರನೊಡನಾರಂಭಿಸುತ್ತೆಂದ ಶಕ್ರ ನಗುತ (ಕುಮಾ ಓ)- 

[ಸಂ.] 


[ಲಾಪಿಸು (ಕ್ರಿ). ಹೇಳು; ತಿಳಿಸು: ಒಲ್ಲದಕುದಾಯವನು ಲಾಪಿಸುವನು 


(ರೇವಾಂಘು- ೨-೩೮)- [ಲಾಪ 4 ಇಸ್ಕು ] 

ಲಾಭ (ನಾ): ೧. ದೊರಕಿದುದು ; ಪ್ರಾಪ್ತಿ: “ಲ್‌, ಲಬ್ಧ... 
ಲಭ. ಲಾಭ, ಈ ೯ ಹಡೆತಂ” (935ಕ್ಕೆ: ೦೩೦; ಲೋಭದೇಕೋ 
ಭಕ್ತಿಯ ಲಾಭವ ಬಯಸುವಂಗೆ (046: 006)- ೨. (ವ್ಯಾಪಾರದಲ್ಲಿ) 
ಖರ್ಚು ಕಳೆದು ಬರುವ ಫಾಯಿದೆ,- ನಫೆ : “ಉಟೀದುದು -. 
ಬಿಟ್ಟುದು . . . ಲಾಭಮಾದುದು" (ಕನುದ- ತಂ 0) $ ವ್ಯಾಪಾರ 
ಮಾಡುವಾಗ ಖರ್ಚೆಲ್ಲಾ ಕಳೆದು ಬಳಿ ಉಳಿಯುವ ಹಣವೇ ಲಾಭ 
(ಗೃತತಿ- 069): ಲಾಭವಲ್ಲದೆ ಸೆಟ್ಟಿ ಹಳ್ಳಿಗೆ ಹೋಗ (ಗಾರೆ)- 
೩. ಪ್ರೆಯೋಜನ : ಈ ಸಂಸಾರದಲ್ಲಿ ವಿನಯದಿಂದ ಬಹಳ ದೊಡ್ಡ ಲಾಭ 
ವಾಗುವುದು (ಮುಂಂಯಿ- ೪-೬4)- [ಸಂ.] 

ಲಾಭಂಬೆಜು (ಕ್ರಿ)- (ವ್ಯಾಪಾರದಲ್ಲಿ ಖರ್ಚುಮಾಡಿದುದಕ್ಕಿತ ಹೆಚ್ಚು 
ಹಣವನ್ನು ಪಡೆ; ಆದಾಯವನ್ನು ಪಡೆ: ಮಂದರದಂತೆ ಧೈರ್ಯಂ 
ಬೆರಸು ಲಾಭಂಬೆತ್ತ ಪರದನಂತುತ್ತಾಹಂಬೆರಸು . . , ದೃಢಚಿತ್ತ 
ದಿಂದಿರ್ದು (ರರ್ಮಾತ್ಮು- 0-0೩8)- [ ಲಾಭ 4 ಪೆಜ್ಮು ] 

ಲಾಭಕ (ನಾ)- ೧. ನಫೆ; ಫಾಯಿದೆ. ೨. ಲಾಭವನ್ನು ಪಡೆದವನು; 
“ಲಭಕಃ, ಲಾಭಕಃ, ಲಭಮಾನ;, ಈ ೩ ಹಡೆವು” (ಇಶಕ್ಕ- 0೩೦)- [ಸಂ.] 

ಲಾಭಕರ (ಗು)- ೧. ಲಾಭವನ್ನುಂಟುಮಾಡುವ; ಲಾಭದಾಯಕವಾದ. 
(ನಾ). ೨. ಪ್ರಯೋಜನಕಾರಿಯಾದುದು : ವೈಯುಕ್ತಿಕವಾಗಿಯೂ 


ತನಗೂ ಮತ್ತು ತನ್ನ ಮಗಳಿಗೂ ಲಾಭಕರವಾಗಿರುವಾಗ, ಎರೆ. ನುಂಗಿ 


ಲಾಭಗವಳಿಗೆ 


ಗಾಳಕ್ಕೆ ಸಿಕ್ಕಿದ ಮಾನನ್ನು ದೆಡಕ್ಕೆಳೆಯದೆ. ಬಿಡುವಷ್ಟು ಎಗ್ಗ ನಾಗಿರಲಿಲ್ಲ 
ಅವನು (ಪುರಕು- ೩೭೦)- [ಸಂ.7 

ಲಾಭಗವಳಿಗೆ (ನಾ) (ವೀಳೆಯದೆಲೆಯ ಕಟ್ಟುಗಳ ಮೇಲೆ ಹಾಕುವ) 
ಒಂದು ಬಗೆಯ ತೆರಿಗೆ: ಪೇಜ್‌ಂಗೆ ಲಾಭಗವಳಿಗೆ ಯೆಣ್ಣುನೊಜಲೆ 
ಯುಮಂ ತಲೆವೊಣಕಿಗೆ ಲಾಭಗದಳಿಗೆಯ ನಾಲ್ಲೂಟ್‌ಲೆಯುಮಂ ೫೪.೬ 
ಸಾಸಿವರ್ಬಿಟ್ಟಾರ್‌ (ಎಇ: X೪1, ೦೨-೩೪ : 1284) 

[ ಲಾಭ _. ಕವೇಗೈೆ ] 

ಲಾಭದಾಯಕ (ಗು). ೧. ಲಾಭವನ್ನುಂಟುಮಾಡುವ. (ನಾ). ವಿ. 
ಲಾಭಕರವಾದುದು : ತರಕಾರಿ ಬೆಳೆಯುವುದು ಮೋಹದ ಅಡ್ಡಕಸುಬು 
ಮಾತ್ರವಲ್ಲದೆ ಲಾಭದಾಯಕವೂ ಆಗಿದೆ (6ರುಖಿ: 03೩) ; 
ಲಾಭದಾಯಕವಾಗುತ್ತಿರಲಿಲ್ಲ. (ಇರು೩. ೦೪೪)- [ಸಂ.] 

ಲಾಭಬಡಕ. ಲಾಭಬಡುಕ (ನಾ). ಹೆಚ್ಚು ಲಾಭವನ್ನು ಪಡೆಯಲು 
ಪ್ರಯತ್ನಿಸುವವನು : ಲಾಭಬಡಕರಿಗೆೊಂದು ಒಳ್ಳೆಯ ಸುವರ್ಣಸುಧಿ 
ಬಂದೊದಗಿತು (ಕರುಣ: ೫). ಲಾಭಬಡುಕ ; ಕೆಲವರು ಲಾಭಬಡುಕ 
ಕಂಟ್ರಾಕ್ಟರುಗಳಿಂದಲೂ. ದಲ್ಲಾಳಿಗಳಿದಲೂ . . ೬ ಹೇರಳವಾಗಿ 
ಹಣವನ್ನು ಸಂಗ್ರಹಿಸಿ (ಕು೩ಕ9- 0೪೪): 

[ ಲಾಭ 4 - ಬಡಕ್ಕ (ಎ. - ಬಡಿಕ್ಕ) ] 

ಲಾಭಬಡುಕ ' ಲಾಭಟಡಕ ` ನೋ. 

ಲಾಭಸೆರೆ (ನಾ): .(?) : ಗೇಣಿದಾರರು ಗೇಣಿಯನ್ನು ಕೊಡುವುದ! 
ಜೊತೆಗೆ ತರಕಾರಿ. ತರಪಡಿ; ತಳರಾಸಿ. ಮೇಲ್ಲೊ ಳಗ. ಲಾಭಸೆರೆ ಮುಂತಾದ 
ಮರ್ಯಾದೆಗಳನ್ನೂ ಭೂಮಾಲೀಕರಿಗೆ ಕೊಡಬೇಕಾಗಿತ್ತು (ತಾ8ಕಂ- ೦೦). 

[ಲಭ 4. ಸೆರೈ ] 

ಲಾಭಾಂತರಾಯ (ನಾ). [ಜೈನ] ಅಂತರಾಯಪಂಚಕಗಳಲ್ಲಿ ಒಂದು; 

ಲಾಭವನ್ನು ಸಂಪಾದಿಸಬೇಕೆಂದಿದ್ದರೂ ಅದು ಸಿಗದಂತೆ ಮಾಡುವ 


ಬಂದ ಹಣ 


ಕರ್ಮಪುಕೃತಿ 2 ಲಾಟಾಂತರಾಯ : ಲಾಭವನ್ನು ಸಂಪಾದಿಸುವ 
ಬಯಕೆ ಇದ್ದರೂ ಸಿಗದಿರುವುದು. (4 ಇರ. ೩೬೭). "ಅಂತರಾಯಪಂಚಕ'` 
ಪರಾ. [ಸಂ.] 

ಲಾಮ "ಲಾಮಾ" ನೋ. 


ಲಾಮಂಚ್ಕ, ಲಾಮಚ, ಲಾಮಚ್ಚ. ಲಾಮಚ್ಯ: ಲಾಮಜ್ಜ, 
ಲಾಮಜ್ಜೆ, ಲಾವಂಚ, ಲಾಷಂಚಿ (ನಾ). ಒಂದು ಬಗೆಯ 
ಸುವಾಸನೆಯ ಬೇರುಳ್ಳೆ ಹುಲ್ಲು; ಬಾಳದ ಬೇರು : “ ಬಾಳಮಾ, 
ಹ್ರೀಬೇರಮೆನಲು ಲಾಮಂಚಮಕ್ಕು * (ಮಾಗಾ ೩-೨); ಪೊಸ 
ಲಾಮೇಚದ ತ(ಕೇ ತರ್ಗಳಲಂಪಿಂ ಸಸಿಮಜವೇದಿಕೆಗಳ ಕಡುಸೊಂಪಂ 
(ಉ್ಮರಿ- ೫-೦೪); ಕುಂಚ ಸತ್ಯನಕ ದಂಡಿಗೆ ಚಮರಗಳು ಲಾಮಂಚ ಬಿಜ್ಜಣ 
ಬಾಲವಟ್ಟ ಕಾಂಚನ ಸೌಖ್ಯ ಸಗ್ಗಳಿ ಗಿಂಡಿವೆಣ್ಗಳು ಚಂಚಲಾಕ್ಷಿಯೊಳ್ಳದಿದರು 
(ಕೋಶತ-೨-6)- ಲಾಮಚೆ ; “ಜತ್ಯಕ್ಕೆ ಚತ್ವಂ - ಲಾಮಜ್ಮ _ 
ಲಾಮಚ್ಚ ಲಾಮುಚೆ” (ಮುದ. 363 ಶ್ರಯೋ) ; ಲಾಮಚದ ನೆರಕೆ 
ಗಜ್‌ಪೂವುಗಳ ಹೊದಕೆ ಪಚ್ಚೆಗಪ್ಪುರವಾಳೆಗಳ ಕುಬವಮರ್ದ ಮುಡಿವಾಳ 
ಗಟ್ಟು (ಕರ್ಮಾ: ೪-9) ; ಲಂಮಚವು ಮುಡಿವಾಳ ಪಚ್ಚೆಯ ಚಾಮರಂ 
ಗಳು (ಉತ್ತಳ. ೦೪-೩): ಲಾಮಚ್ಚ ; “ಲುಮಚ್ಚ [ಶಾಕಾಂ- ಮಂಚ] 
ದಿರವೆ ಕೊಳವೇರೆನಿಕ್ಕುಂ'' (ಕಲ್ಮಕ್ಕಿ. ೨೦)- ಲಾಮಚ್ಕ; “ಕಾಕ್ಷಿಕಾ 
ಲಾಮಚ್ಯ: ಒ(ವೊ)ಗರು (ಚು)ಮಣ್ಣು'' (೬49. 30). ಲಾಮಜ್ಜ; 
'*ಶ್ವೇತವಾಲುಕಂ  ಲಾಮಜ್ಜ'' (&೩9- ೦೬೦). ಲಾಮಚ್ಜೆ; ' "ಇಷ್ಟ: 
ಪಥಂ -. ಲಾಮಜ್ಜಿ'' (೬49. ೦೪). ಲಾವಂಚ: ಕಂಪಿನ ಮೊಲ್ಲೆ 
ಮುಲ್ಲಿಗೆ ಪದ್ಮ ಲಾವಂಚ ತಂಪೆನುತಿರ್ದರಲ್ಲಲ್ಲಿ (ಕಂತ, ೪೭೨೩); ಯಾವ 
ಲಾವಂಚದ ಬೀಸಣಿಗೆ... ತಂಪಿಡಿದೀತು? 


(meg: 1° ೦೦೬೦)- 


೭೭೦೫ 


ಲಾಯಖ್ಬು 


ಲಾವಂಚಿ : ಶಬ್ಬು- ನಸೇ. ಲಾವಂಚಿ: ಕಾಶಿ (ನಮ್ಮ. ೨೩೯)- 
[ < ಪ್ರಾ. ಲಾಮಂಜಯ. ಲಾವಂಜ. | ಸಂ.. ಲಾಮಜ್ಜಕ ] 
ಲಾಮಚ ` ಲಾಮಂಚ ' ನೋ. 
ಲಾಮಚ್ಚ ನೋ. 
ಲಾಮಚ್ಯ ' ಲಾಮಂಚ' ನೋ. 
ಲಾಮಜ್ಞ * ಲಾಮಂಚ " ನೋ. 


ಲಾಮಜ್ಜಕ (ನಾ): - 'ಲಾಮಂಚೆ : "ಉಶೀರಂ, ಅಭಯಂ... 
ಲಾದುಜ್ಞಕಂ; ಘು, ಲಯಂ. ಅವದಾಹಂ, ಇಷ್ಟಕಾಪಥಂ-೧೦ . , . 
ಉಮಂಚದೆ ಹೆಸರು" (ಸಿರ್ಕಾಂತಿ. ೦೫೦). [ಸಂ.]. 


ಲಾಮಚ್ಚೆ "ಲಾಮಂಚ' ನೋ. 

ಲಾಮಾ, ಲಾಮ (ನಾ). [ಬೌದ್ಧ] ಧರ್ಮಗುರು : ಬೌದ್ಧಧರ್ಮದ 
ಮುಖ್ಯ ಅಚಾರ್ಯನಾದ ಲಾಮಾ ಎಂಬು' ಇರುತ್ತಾನೆ (ಕರಿಯು: 
೪೨). ಲಾಮ : ನುತಸ್ರವರ್ತಕರಾದ ಗಳು "ಲಾಮ" ಎಂದು 
ಕರೆಯಲ್ಪಡುತ್ತಾರೆ. ಮಹಾಲಾಮನು ಬುದ್ಧನ ಅವತಾರವೆಂದು , .. 
ಭಾವಿಸೋಣವಾಗಿದೆ (ರೂಗಳ: 090). 

[- ನೇಪಾಳಿ. ಲಾಮಾ ; ಟಿಬೆಟಿಯನ್‌. ಬ್ಲಾಮ] 

ಲಾಮಾಪಂಥ (ನಾ) ಬೌದ್ಧರ ಒಂದು ಪಂಥ,-ಪಂಗಡ ; ಪದ್ಮ 
ಸಂಭವ ತಾಂತ್ರಿಕಬೌದ್ಧಮತದ ಆಚಾರ್ಯನಾಗಿದ್ದು , .. ಲಾಮಾ 
ಪಂಥವನ್ನು ಆರಂಭಿಸಿದ (೫6೨. ೩ಬ). [ಲಾಮಾ ಪಂಥ] 

ಲಾಯ (ನಾ). ಕುದುರೆಗಳನ್ನು ಕಟ್ಟುವ ಕೊಟ್ಟಿಗೆ ; ಅಶ್ವಶಾಲೆ ; 
ತಬೇಲಿ: “ಲಾಯಃ_ಕುದುರೆಯ ಮನೆ” (ಕಕ್ಕ. 0೬) ; ಲಾಯದ 
ಅಶ್ವ ನೀರನೊಡಗೂಡಿತ್ತು (ಮರುಕ. ೫೭; ಲಾಯದೊಳೆಗುತ್ತಮದ 
ತೇಜಿಯನಾಯ್ಡು ಹೂಡಿದ ರಥಕೆ (604: 6೨3) ; ಒಬ್ಬನು ಕುದುರೆ 
ಗಳನ್ನು ಲಾಯದಲ್ಲಿ ತಂದು ಕಟ್ಟಿದನು (ಖಕ, 00); ಅರಸನ ಕುದುರೆ 
ಲಾಯದಲ್ಲೇ ಮುಪ್ಪಾಯಿತು (ಗರ). 

[7 ./ ತಮಿ. ಮಲ: ತುಳು. ತೆಲು. ಲಾಯ] 

ಲಾಯಃಖ್‌ 'ಲಾಯಕ್ಕು' ನೋ. 

ಲಾಯಕು 'ಲಾಯಕ್ಕು' ನೋ: 

ಲಾಯಕ್ಕು, ಲಾಯಃಖ್‌. ಲಾಯಕು. ಲಾಯಖು. ಲಾಯಖ್ಬು 
(ನಾ). ೧. ಯೋಗ್ಯವಾದುದು; ಅರ್ಹವಾದುದು : 
ಒಂದು ರೀತಿಯಿಂದ ಸುದ್ದಿಗಳು ಹಬ್ಬುವುದು ಲಾಯಕ್ಕು (ನಿರು. ೨). 
3, ಯೋಗ್ಯವ್ಯಕ್ತಿ ; ಅರ್ಹನಾದವನು: ಶ್ರೀಧರನು . . . ಆ ಹುಡುಗಿಗೆ. 
ಸುತರಾಂ ಲಾಯಕ್ಕಲ್ಲ (850- 00); ಹೆಣಾ ಹೊರೋಕೆ ನೀನು 
ಲಾಯಕ್ಕು (ಅಕ್ನಅಾ- ೬೪) 7 ಸೇವೆಗೆ ಲಾಯಕ್ಕು ಆಗಿದ್ದೀ (ಯಂಕ. ೨೯೨). 
ಲಾಯಃಖ್‌ : ೧- ಮರಿಕತ್ತಿ `'ಲಾಯೇಃಖಾಗಿಲ್ಲ, ಕುಂಟುತ್ತದೆ (ಹಸುಶೂ- 
830) ಲಾಯಕು:: ೧: ಎತ್ತುಗಳು ಗಿಡ್ಡೆರಾಸಿ ಆಗಿ ಗಾಡಿ ಎಳೆಯುವ 
ಲಾಯರಕು ಅಲ್ಲ (ಉತೇದ್ರ- ೫)- ಲಾಯಖಿ ; ೧. ಸಾಗುವಳಿ ಲಾಯಖು 
ಭೂಮಿ (ಭೂ: ; ತಮಿಳು. ತೆಲುಗು ಸಿನೇಮಾನೇ ಆವರಿಗೆ 
ಲಾಯಯು (ಹತ್ಕೊಂಡ. ೫೬). ೨. ಚಿಕ್ಕಪಟ್ಟಿ ಕಳವು ಮೊಕದ್ದಮೆಗಳನ್ನು 
ಹಿಡಿದು ವಿಚಾರಿಸಲು ಲಾಯಖಾಗಿರುತ್ತಾನೆ (ಗ್ರಾರಾಕ-೬೦)- ಲಾಯಖ್ಬು: 


೧. ಕೇವಲ ಗುಮಾಸ್ತರೆ ವರ್ಗವನ್ನು ಉತ್ಪತ್ತಿ ಮಾಡುವುದಕ್ಕೆ 
ಲಾಯಬ್ನಾದ ಶಿಕ್ಷೆ (ಯಾರಾತ. ೬೩) ; ಇದು ಆದಕ್ಕಿಂತ ಪಸಂದಾಗಿದೆ. 


ಲಾಯಯ್ಸಾಗಿ ಬಳುಕ್ತದೆ. ಎಂದು ಐಗಳಿಗೆ ಕೊ.ಟ್ಟರು (ಕುರಿರು: ೩೩6), 
[.-ಅರ. ಲಾಇಕ್‌ ; ಹಿಂ. ಲಾಯಕ" ; ಮರಾ. ಲಾಯಕ್‌; ಲಾಯಖ್‌] 


ಆ |ಲಾಯಖು "ಲಾಯಕ್ಕು * ನೋ. 


ಲಾಯಖ್ಬು ' ಲಾಯಕ್ಕು ` ನೋ... 


ಲಾಯ/ುದುರೆ 


ಲಾಯಗುದುರೆ (ನಾ). ಲಾಯದಲ್ಲಿರುವ ಕುದುರೆ: ಮತ್ತಗಜ ಮದ 
ವೇಲ್‌ ಕಂಭವ ಕಿತ್ತುದುಪ್ಪರಿಗೆಯ ಮುಜ್‌ದುದಾ ಲಾಯಗುದುರೆಗಳಾ 
ತುತ್ತಿದುದು (ಸಕ್ಕ: ೨೨-೩೨), [ಲಾಯ _;. ಕುದುರೆ] 

ಲಾಯರ್‌ 'ಲಾಯರು' ನೋ. 

ಲಾಯರಿ (ನಾ). ವಕೀಲವೃತ್ತಿ ; ವಕಾಲತ್ತು: ಈ ಸಲದ ಲಾಯರಿ 
ಪರೀಕ್ಷೆಗೆ ಅವನು ಕುಳಿತಿದ್ದ (ಕೂತಿ) - [< ಲಾಯರು] 

ಲಾಯರಿಕೆ (ನಾ). ವಕೀಲನಾಗಿರುವಿಕೆ ; ವಕೀಲಿವೃತ್ತಿ : ಸೀತಾ 
ರಾಮು ನೋಡಲು. ಗಡುಸಾಗಿದ್ದರೂ ಸ್ವಭಾವ ಮಾತ್ರ ಬಹಳ ಮೃದು 
- * - ಅದರಿಂದಲೇ ಇರಬೇಕು ಲಾಯರಿಕೆಯಲ್ಲಿ ಅಷ್ಟುಗಿ ಹೆಸರು ಬರಲಿಲ್ಲ 
(೪0ಕೂ- ೬೬)- [ಲಾಯರು 4 - ಇಕೆ] 

ಲಾಯರು, ಲಾಯರ್‌ (ನಾ)... ನ್ಯಾಯವಾದಿ; ವಕೀಲ: 
ಮೃದುಸ್ವಭಾವದ ಜನರು ಲುಯರುಗಳಾದರೆ ಕಕ್ಷಿಗಾರರಿಗೆ ಕೈಲಾಸವೇ 
ಗತಿ! (ಅಂತೂ: ಒಟ): ಲಾಯರ್‌; ಈಗ ಮೈಸೂರಿಗೆ ಬಂದು 
ಲಾಯರ್‌ ಆಗಿರಲು ಪ್ರಯತ್ನಿಸುತ್ತಿದ್ದ (60%: ೬): [4-%c, 1೩೫7೦] 

ಲಾಯವಳ್ಳ (ನಾ). ಲಾಯದ ಸೇವಕ: ಈ ಲಾಯಧಿಂ ಮಾಟ 
ಬಂದತ್ತರರೇ ಕರ್ಗೊ:ಡಗಂ ಭೋಯೆನುತೆ ವೆಜಗೆ ಸಾರ್ತರ್ಪಿನಂ ಲಾಯ 
ವಳ್ಳರ್‌' (ಬಕ್ರ: ೨೦-೩೪)- [ಲಾಯ 4 -ವಳ್ಳ್ಳ(ಆ - ವಳ] 

ಲಾಯಿ (ನಾ). ವರಸೆ (?): ಘಾುಯದಲಿ ಸಲೆ ಚೊಕ್ಕಿಯದಲು ಪಾಯ 
ಕರ ದಂಡೆಯಲಿ ಲಗುಡೆಯ ಲಾಯಿಯೊಳಗೆ ನವಾಯಿ ಬಿನ್ನ್ನಿಣದಲ್ಲಿ 
ಬೇಸಣದೆ ಸ್ಥಾಯಿಯಲಿ ಸಂಚರಿಯಲೀಯದಳ್ಳಾಯಿಯಲಿ ಬಂಧದ ವಿನೋದ 


ದಲಾಯತನವನಟ್‌ದಿಹನೆ ಮಣ್ಣನು ರಾಯ ಕೇಳೆಂದ (ಉುಪ್ಮಾಸ- 
tes. ea). [?] 
ಲಾರಣಾ (ನಾ). (?) : ಮಾರ್ಗದಲ್ಲಿ ಅವರನ್ನೆಲ್ಲಾ ಲೂಟೀಮಾಡಿ 


ಭರತರ್ಫ ಕುದುರೆ ಪೈಕಿ ಕೆಲವೂ ತಮ್ಮ ಕಡೆ ಲಾರಣು ಬರಶಿಕೊಂಡು 
- * ೬ ಕೋಟೆಯಲ್ಲಿಯಿದ್ದ ಫವುಜನೆಲ್ಲಾ ತೆಗೆದು ಕಡತನಾಳು ಕೆಂಗಾಳು 
ಬೋರೆ ಮೇಲೆ ಯಿಳಿಸಿದರು (ಕೃ: ೩). [?] 

ಲಾರಿ (ನಾ). ಸಾಮಾನು, ಸರಂಜಾಮುಗಳನ್ನು ಸಾಗಿಸುವ ಒಂದು 
ಬಗೆಯ ಮೋಟಾರು ವಾಹನ ; ಲಾರಿಯಲಿ ಇದನು ಸಾಗಿಸಿ ಇಂಸಿ 
ಬಾಗಿಲಲಿ ಹಣ ಸಂದಿತೆಂದು ತೆರಳಿದನು ಸಂತುಬ್ಬಿಯಲಿ (೧ಕರು. ೬೦-೦೩); 
ದೊಡ್ಡದೊಂದು ಲಾರಿ ಬಂದು ನಿಂತಿತು (ಕಳ್ತ॥ೂ- ೩): ಘಾಟಿಯ 
ದಾರಿಯ ಲಾರಿಯ ನಡಸುಮದು (ತಂದ್ರತೀ- 906-೨) [«-ಇಂ. 30೯೫) 

ಲಾಲ್‌ (ನಾ). ೧. ಕೆಂಪುಬಣ್ಣ ; ಕೆಂಬಣ್ಣ. ೨. ಕಂದುಬಣ್ಣದ 
ಮೈ ಹಾಗೂ ಕೆಂಬಣ್ಣದ ಎದೆ ಇರುವ ಒಂದು ಬಗೆಯ ಹಕ್ಕಿ : 
ಚಿಕ್ಕ ಹಕ್ಕಿಗಳಲ್ಲಿ ಹೂಗುಬ್ಬಿಗಳ ಸಾಲಿಗೆ ಸೇರುವ “ಲಾಲ್‌” ನಮ್ಮಲ್ಲಿ ಅತಿ 
ಪ್ರಿಯಮುದ ಹಕ್ಕಿ (ಣಂಕ್ರ- 111, 01). 

ಲಾಲ್‌ತರಕಾರಿ ಎ ಮಾಂಸ: ಮುಖ್ಯವಾಗಿ ಅವನಿಗೆ ಬೇಕಾದುದು 

ಲಾಲ*ತರಕಾರಿ (ತನ್ಮೂಕು- ೨೨೦) - [*-ಪಾರ. ಹಿಂ. ಮರಾ.ಲಾಲ*) 

ಲಾಲ್‌ತಿಗಡೆ (ನಾ). ಒಂದು ಬಗೆಯ ತಿಗಡೆ ; ಕೆಂಪು ತಿಗಡೆ : *'ಸರಳ್ಳಾ 
ತ್ರಿಪುಟಾ - - - ಭೇದಿಯಾಗುವ ಲಾಲ್‌ತಿಗಡೆ” (ಸ: ೦೬೬)- 

[ಲಾಲ್‌ ೬ ತಿಗಡ್ಡ) 

ಲಾಲ್‌ಬಾಗ್‌, ಲಾಲಬಾಗು (ನಾ). ಉದ್ಯಾನವನ ; ತೋಟ: 
“ಆಕ್ರೀಡಃ, ಉದ್ಯಾನಂ . . . ಅರಸುಗಳಿಂದ ಹಾಕಿಸಲ್ಪಟ್ಟಿರುವ ಊರು 
ಹೊರಗಣ ತೋಟ, ಲಾಲ್‌ಬಾಗ್‌” (nee 000) ; ಲಾಲ್‌ಬಾಗಿನಿಂದ 
ದವಲತ್ತುಬಾಗು - ಪ್ರಾರಂಭಮಾಡಿಸಿದರು (mig: ೪3): 
ಲಾಲಬಾಗು : ಸರ್ವಮಾನ್ಯವುಂಂ ಪಡೆದು ಏರಿಯ ಕಣಯ ಗೆ 
ಲಾಲದಾಗಿನ ಹರಿನೀರಲ್ಲಿ ಬಿಟ್ಟಡಕೆ ತೋಂಟ (1944: 12-1, ೨೬೭೩ ; 


೭೭೦೬ ಲಾಲಸೆ 


116) ; `ಚಿಕ್ಕಲಾಲ್‌ಟಾಗ : ಎಂದು ಯಾರು ಹೆಸರಿಟ್ಟರೋ, ಐ4 
ಇಟ್ಟರೋ ತಿಳಿಯದು, ಬೆಂಗಳೂರಿಗೆಲ್ಲ ಹೆಮ್ಮೆಯ ಉದ್ಯಾನವಾದ. ಲಾಲ 
ಬಾಗಿಗೂ ಇದಕ್ಕೂ ಒಂದು ವಿಷಯದಲ್ಲೂ ಹೋಲಿಕೆಯಿಲ್ಲ (me. 
«೦)- [ಲಾಲ್‌ 4 ಬಾಗ] 
$|ಲಾಲ (ನಾ). ಒಂದು ಬಗೆಯ ಅಳಲೆ: 
(140. ೦೭೪)- (ಸೆಂ. ಲುಲಾ] 

ಲಾಲಂಕಿ (ನಾ). ಒಂದು ಬಗೆಯ ಆಟ (2) : ಒಂದುದಿವಸಂ 
ಬ್ರಾಹ್ಮಣರ ಪುತ್ರರೊಳಗೆ ಬಸವಂ ಸಂತೋಷದಿಂದ ಲಾಲಂಕಿಯಾಡಲು 
ಪೊರ್ವ ಭ್ರಾಂತನು ಮತ್ತೊರ್ವನಂ ಬಾವಿಯೊಳು ನೂಂಕಿಯಿಂತು 
ಕೆಡಪುವರೆ ಬಸವರಸರೇ ಎಂದಷ್ಟುಮಂದಿವನ ಮೇಲಕ್ಕಲು (ತಕ. 
uel) [?] 
ಲಾಲಂಗಿ (ನಾ). [ಸಂಗೀತ] ಠಾಯಗಳಲ್ಲಿ ಒಂದು ಪ್ರಭೇದ ; ರಾಗಾ 
ಲಾಪನೆಯ ಒಂದು ಪ್ರಕಾರ : ಗಮಕ ಗಾರವಂಬಡೆಯೆ ಗಹಗಹಿಕೆ 
ಗೊಂಡಂ'ಗೊಂಡಿ ಚಡಂ ಬಾಹಟಂ ಲಾಲಂಗಿ ತನ್ನೆವಣೆ ನಿಸ್ನರಡೆ ರಂಗರ್ತಿ 
ಬೇಗವಣಿತು... ಕಮ್ಮಣೆ ಪೆಸರಂ ಬೆಡಂಗುವಡೆಯೆ ಪಾಡುತ್ತಿರೆಯುಂ. 
(mest. ೦೬-೬೭ ಐ). [2) 

ಲಾಲಣೆ (ನಾ). (7): ನೂಕದರೊಳ್ಳಾಗೆ ಪಾಲ ಮಣಿಯೊಳ್‌ ಪರಿಸಾ 
ಮೈಲುಂ ವಿಷಮಗಳಿದ್ದಡೆ. ಮೂಲದೊಳುಂ ದ್ವಿಗುಣಗಾಣ್‌ ಅದನಂ 
ಮತ್ತಾ ಪಾಲೆಂ ಮೂಜನು ಕೂಡಿಸು ಲಾಲಣೆಯೊಳ್ಳುಣಿಸೆ ಚೌವಮಣಿ 
ಯೊಳ್ಳೆರಿಸಾ (ಉತರ. ೬೪-೨). 1?) 

ಲಾಲನೆ (ನಾ)..೧- ಅಕ್ಕರೆಯನ್ನು ತೋರಿಸುವುದು; ಮುದ್ದಾಡುವುದು; 
ಮುದ್ದಾಟ : ಬಾಲಕನ ಲೀಲೆಯಂ ಕಂಡು ಹಿಗ್ಗುವಳೊಮ್ಮೆ 
ಲಾಲನೆಗಳಿಲ್ಲೇ ೦ದಳಲ್ಲು ಮಲುಗುವಳೊಮ್ಮೆ (4. ೨6-೦೪) ; ಪಾಲನೆ 
ಇಲ್ಲದಿದ್ದರೆ ಲಾಲನೆಗೆ ಕಡಿಮೆಯೇ ? (ಣಂ). ೨. (ರಕ್ಷಣೆಯಲ್ಲಿರುವ 
ಕಾಡೆಮ್ಮೆಗಳ) ಗುಂಪು (? ): ಕಂಡ ಮೃಗ ಮೈದೆಗೆಯದಿಕ್ಕೆಯ ಹಿಂಡು 
ಹೊಳಹಿನ ಹುಲಿಯ ಮೇಕೆಯ ಮಿಂಡವಂದಿಯ ಲಾವಣಿಗೆಯ ಲುಲಾಯ 
ಲಾಲನೆಯ ತೊಂಡುಮೊಲನ ತೊಡಂಕು ನವಿಲಿನ ಖಂಡೆಯದ ಮೊಳನೆಡದ 
ಖಡ್ಗದ ಹಿಂಡುಗಳ ತೋಟ್‌ಸುವೆನು (ಇುವ್ಮಾಳಿ, ೦೩-೦೪). [ಸಂ. ಲಾಲನ] 

ಲಾಲಬಂದಿ " ನಾಲಬಂದಿ' ನೋ. 

39| ಲಾಲಬಾಗು " ಲಾಲ್‌ಬಾಗ*' ನೋ: 

ಲಾಲಸ (ನಾ). ೧- ಅತಿಯಾದ ಆಸೆ. ಬಯಕೆ : “ಲಾಲಸಾ, ಮಹಾನ್ಮಣ್ಣ 

ಹೆಚ್ಚಾದ ಅಪೇಕ್ಷೆಗೆ ಹೆಸರು” (ಿದ್ಯ್ಯಾಿ: ೩೬) $ ಮಾತುಗಳ ಮದ್ದು 
ರಾಗೋನ್ಮಾದಮಂ ಬೀಜ್‌ ಬಾಹುಗಳಾಲಿಂಗನಲಾಲಸು ಗಳೆನೆ ಧೈರ್ಯಂ 
ಗೆಟ್ಟು ಮೇಶ್ವಾಯ್ವ ಚೇಷ್ಟೆಗೆ ಪೌಲಸ್ತ್ಯನುಮೊತ್ತುಗೊಟ್ಟನೆನಲಾಣಂ 
ದರ್ಷಕಂ ದಂಡಿಸಂ (ತಾಕಾಶಾ- ೯-096). ೨. ಅತಿಯಾದ ಅಪೇಕ್ಷೆ 
ಯುಳ್ಳವನು : “ಲೋಲುಭಂ. ಲೋಲುಪಂ. ಲೋಲಂ, ಲಾಲಸಂ; 
ಲಂಪಟಂ_ಈ ೫ ಅಳಿಪುವವಂ” (ತಉಾಯು. ೩6-೦೯೦); ಶ್ರೀರಾಮಚಂದ್ರ, 
ದರ್ಶನಲಾಲಸರ್‌. . . ಕಾಣಿಸಿಕೊಂಡರ್‌ (ರಾವತಿಕ್ಯ- ೬-೪); ಅತ್ಯಲ್ಪ 
ಸಂಖ್ಯೆಯ ಜನ ಅತಿಧನಕರಾಗಿ ಭೋಗಭಾಗ್ಮಗಳಲ್ಲಿ ಲಾಲಸರಾಗಿರುವುದು 
ಅನ್ಯಾಯ (ಜೂತ್ರ. ೨೦೪). [ಸಂ.] 

ಲಾಲಸಕ (ನಾ): ಇಲಾಲಸ ೨ : “ಲೋಲುಪನಭಿಲಾಷುಕನತಿಲಾಲಸಕಂ 

ಗೃಧ್ನು ಲಂಪಟಂ ಲುಬ್ಬನವಂ” (ಕಸ್ತುಕೋ- ೪0-4). [ಸಂ.] 

ಲಾಲಸೆ (ನಾ). ೧. ಅತಿಯಾಸೆ; ಉತ್ಕಟವಾದ ಇಚ್ಛೆ; ಔತ್ಸುಕ್ಕ : 

ಎಲ್ಲಿ ಸೌಂದರ್ಯವಿರುವದೋ ಅಲ್ಲಿ ಲಾಲಸೆಯು ಸುತ್ತುವರೆದಿರುತ್ತೆದೆ 
(ಅಂಕ ಆ); ನಮ್ಮ ಪ್ರೇಮವು ಶುದ್ಧ. . . ಅದರಲ್ಲಿ ಲಾಲಸೆ ಇಲ್ಲ 
ತ್ರಗತ. ೦೦). ೨. ಗರ್ಭಿಣಿಯ ಆಸೆ, ಬಯಕೆ : “ದೋಹಳಂ. 


“ಸಜ್ಮರಸ _ ಲಾಲ್‌ 


40 


ಲಾಲಾಂಬು 


ದೌಹೃದಂ- ಶ್ರದ್ಧಾ: ಲಾಲಸ್ಲಾಈ ೪ ಬಯಕೆ” (ಕರಾಯ. ೪೨-೬೪9). 
[೫ಂ.) 

ಲಾಲಾಂಬು (ನಾ)- ಜೊಲ್ಲು : ಕರಿಕರಶೀಕರಮದಜ 
ಸೇಕದಿಂದಟಾದುಟಾವಿರ್ದ್‌ ರಜಂ ತರೇಂದ್ರಚಾಮರಮರುದಭಿಹತಿಯಿಂ 
ತೆರಳ್ಳು ತೂಳ್ನತ್ತ್ತು (603: 00-16): [ಸಂ.] 

ಲಾಲಾಗ್ರಂಥಿ (ನಾ). ಜೊಲ್ಲು ಉತ್ಪತ್ತಿಯಾಗುವ ಗ್ರಂಧಿ:-ಕೋಶ : 
ಪಚನಕ್ಕೆ ಸಂಬಂಧಿಸಿದ ಕೆಣ್ವ ಗಳನ್ನು. ಲಾಲಾಗ್ರಂಧಿಗಳು . . . ಸ್ರವಿಸುತ್ತವೆ 
(40d. ೨ೀ)- [ಸಂ.] 

ಲಾಲಾಜಲ, ಲಾಲಾಜಳೆ; ಲಾಳಾಜಳ (ನಾ)-ಎಲಾಲಾಂಬು : 
ಸ್ಪಲನಭವಬಹುಳಲಾಲೂಜಲಪಷುಗುುತಿರೆ 


ಖಲೀನ 
ತುರಗರತ್ನ ಮೆಸೆದತ್ತಾಗಳಿ: 


(ಇಾರಂಕೂ-989); ಮೋಹವಲ್ಲರಿ ಪಸರಿಸಿ ಪರ್ವಿದುದು ಸುತರ ಲಾಲಾಜಲದಿಂ 
(ತಾನೂ. ೩-೦೩೪): ಗಜಗಳ ಮದಧಾರಾಜಲದ ಮತ್ತು ಕುದುರೆಗಳ 
ಲಾಲಾಜಲದ ಪ್ರವಾಹವು... ಆನವರತವಾಗಿ ಹರಿಯುತ್ತಿತ್ತು 
(೪೭6: ೪೩). ಲಾಲಾಜಕೆ ; ಗಜಮದಧಾರಾಜಳದ ಹಯಂಗಳ 


ಲಾಲಾಜಳದ ಪೊನಲ್‌ (ಎ೪: 1/11, ಕಿ೦- ೦೦೦-೦೩: 2129)- ಲಾಳಾಜಳ: 
ಘಟ್ಟೆಸಿದ ಕೀಲ ಘಟ್ಟಣೆಯೊಳ ಪೊಟ್ಟಿಗೊಡೆದ ತಾಳುಗೆಗಳ ರುಧಿರಜಲ 
ದೊಳ್‌ ಬೆರಸಿ ಪದಗೆಂಪನಾಳ್ವ ಜಾತ್ಯಶ್ವದ  ಲಾಳಾಜಳದೊಳೆಂ 
(ತಂತ09. ೦೦-೬೦ ನ); ಹಯಲಾಳಾಜಳಮುಂ  ಮದೇಭಮದಮೂತ್ರಾ 
ಸಾರಮುಂ. . . ಮೊಟ್ನಿಸಿ (ಪತ್ನಿ. ೫-೪9): [ಸಂ] 

ಲಾಲಾಜಳ 'ಲಾಲಾಜಲ' ನೋ: 

ಲಾಲಾಟ (ಗು)- ೧. ಹಣೆಯಲ್ಲಿರುವ :  ಭವಲಾಲಾಟವಿಲೊ: ಸ್ನ 
ಶಿಖೆಯಿಂ ಬೆಂದು (ಶಂಕಠಾ- ೭-೨೪)- (ನಾ). ೨: ಹಣೆ; ನೊಸಲು- [ಸಂ.1 

ಲಾಲಾಟಿಕೆ (ನಾ). ೧: ಒಡೆಯನ ಮುಖವನ್ನು ನೋಡಿಯೇ ಅವನ 
ಅಭಿಪ್ರಾಯವನ್ನು ತಿಳದುಕೆೊಳ್ಳು; ವವನು. ೨. ಕೊಟ್ಟ ಕೆಲಸವನ್ನು 
ಮಾಡಲು ಅಸಮರ್ಥನಾದವನು : “ಲಾಲಾಟಿಕಃ. ಪ್ರಭೋರ್ಭಾವ 
ದರ್ಶೀ ಅರಸಿನ ತಾತ್ಪರ್ಯವನ್ನು ತಿಳಿದವನು, ಕಾರ್ಯಾಕ್ಷಮ;. 
ಕೆಲಸವನ್ನು ನಿರ್ವಹಿಸಲಾರದ ಅಸಮರ್ಥನು .__ ೨ಕ್ಕೂ ಹೆಸರು” [CN 
[ಸಂ, ಲಾಲಾಟಿಕ] 

ಲಾಲಾಂಬು : “ಜೊಲ್ಲು. ಲಾಲು(ರಸ್ಸು ಉಗುಳು. 

[ಸಂ.] 


ats): 

ಲಾಲಾರಸ (ನಾ).- 
ಬಾಯಿನೀರು” (88111%- 9082) 

ಲಾಲಿ (ನಾ). ಮಕ್ಕಳನ್ನು ಮಲಗಿಸುವಾಗ ಹಾಡುವ ಹಾಡು; 
ಜೋಗುಳ : ಲಾಲಿ ಲಾಲಿ ರಂಗಯ್ಯುಗೆ ಲಾಲಿ ಲಾಲಿ (ತರಂ: ೩-೨೦೯ 
ಶಂ): ಲಾಲಿ ಮಿಸುನಿಯ  ಬೊಂಚೆರೆನ್ನವೆ ಲಾಲಿ ಲಾಲೀಯೆಂದು 
ತೂಗಿದರಾಳಿಕನ್ನೆಯರು (3ನಠಾ. ೩೨-೧೦) ; ಜಗದಂಬೆ ತೊಡೆಯಲ್ಲಿ ಲಾಲಿ 
ಕೇಳುತ್ತ ಸೊಗನಿದ್ದೆಗೊಂಡವನು ಬರುವನೇ ಇತ್ತ ? (ಕತ್ತ: 9೬-೦೬)- 
“ಲಾಲಿಪದ' ಪರಾ. [ದೇ.8 ತಮಿ. ತೆಲು. ಲಾಲ] 

ಲಾಲ್ಮಿ "ಲಾಳ್ಮಿ' ನೋ. 

ಲಾಲಿತ: ಲಾಳಿತ (ಗು). ೧- ಮಮತೆಯಿಂದ ಕೂಡಿದ ; ಪ್ರೀತಿಯ : 
ಲುಲಿತಾಸ್ಯವೆ ಮಮತೆ ತೊಳಗುವ ಲೋಲಲೋಚನವಜುಹುಕುಲುಹು. 

ಸಮೇಳವಾಗಿಹ ಗಿರಿಜೆ ಮೆಜಕಿದಳು ಶಂಕರಾಂಕದಲಿ (ಶ್ರರುಊೀ. 3-೦೦). 

೨. ಪ್ರೀತಿಯಿಂದ ಪೋಷಿಸಿದ,-ರಕ್ಷಿಸಿದ,-ಸಾಕಿದ : ಲಾಲಿತೋತ್ತಮ 

ವಾಜಿಗಳು ತೊಂಬತ್ತುಸಾವಿರವು (ಸಪ್ಪ. ೫-೦೪). (ನಾ)- 

ಪ್ರೀತಿ: ಅನುರಾಗ. ೪. ಆನಂದ; ಸಂತೋ: 


ಲಾಳಿತ : ೫. ಪ್ರೀತಿಯಿಂದ 'ಸಾಕಿದುದು.-ಪೋಷಿಸಲ್ಪಟ್ಟುದು : 
ಲಾಳಿತವಾಗಿ ತನ್ನ ನಡೆಯಿಂ ನಡೆಗಲ್ರೊಡವರ್ಪ ಕೇಳಿಹಂಸಾಳಿಯ 


ಬೆನ್ನೊಳ್ಳೆದೆ ನಡೆಯಲ್‌ ಬಸಮಲ್ಲದೆ ನಿಂದಂ (ಇಗೂ - ೨-೯೬). [ಸಂ.] 


೭೭೦೭ 


ಲಾಲಿತ್ಯ (ನಾ). ೧. ಚೆಲುವು; ಸೌಂದರ್ಯ. ೨. ಮಾಧುರ್ಯ , 
ಇಂಪು : ಸರಸಪದಶಯ್ಯಾದೃಢವ್ಯಾಕರಣಯುತ ಲಾಲಿತ್ಯನಿಯಮಾಕ್ಷರ 
ಸೆಲಕ್ಷಣಭಾವಮಾಗಿರೆ ರಚಿಸುವೆಂ ಕೃತಿಯ (ಬಸಪು- 0-0); ಸಂಗೀತವು . . . 
ಕೇವಲ ಲಾಲಿತ್ಯದೆಡೆಗೆ ವಾಲಿದಂತಿದೆ. (ಕಾರರ- ೩)- ೩. [ಕಾವ್ಯಮಾ] 
ಶಬ್ದಗುಣಗಳಲ್ಲಿ ಒಂದು ; ಶ್ಲೇಷ, ಲಲಿತ... ಯೌಗಿಕೀ ಇವು 
ಏಳೂ `ಶಬ್ದಿಗುಣಗಳು' (ಕರಕಿ. ೨೩೨ 680), [ಸಂ.] 

ಲಾಲಿಪದ (ನಾ)-ಎಲಾಲ್ಮಿ : ತಾಯಿಯ ಇಂಪಾದ ಲಾಲಿಪದವನ್ನು 
ಕೇಳುತ್ತಾ ಮಗು ಮಲಗಿತು (ಕ). [ಲಾಲ್ಕಿ ಪದ್ಯ) 

ಲಾಲಿಸು (ಕ್ರಿ). ೧. ಅಕ್ಕರೆಯನ್ನು ತೋರಿಸು; ಮುದ್ದಾಡು: 
ಪಶುಗಳ* ಕ್ರೂರಮೃಗಂಗಳ್‌ . . . ಪ್ರಜೆಗಳುಂ ತಾವೆಲ್ಲರುಂ ತಮ್ಮಯಾ 
ಶಿಶುವಂ ಲಾಲಿಸದರ್ಪರೇ (ಸೋರೇಕ. ೯೪) ; ಪುಳಕಿಸುತೆ. ಕಂಪಿಸುತೆ. 


ಬೀಳ್ಕೊಂಡನಕ್ಕಜಾಂ ಲಾಲಿಸುತ್ತಾಲಿಸುತೆ. (ಜರ. ೩-೮); ಯಾವಾಗಲೂ 
ಅದನ್ನು ಎತ್ತಿಕೊಂಡೇ ರುತಾ ಲಾಲಿಸುತಿದ್ದಳು (ಮಾಮರಾ. 033). 
೨. ಪೋಷಿಸಲ್ಪಡು; ಆರೈಕೆ ಹೊಂದು : ಅಂದಳವನೇರಿಕೊಂಡು 


ತಿರ:ಗಾಡುವುದರಿಂದ ಆಯ: ಹೆಚ್ಚಿ ** ೬ ಕೇರ್ತಿಯಿಂದ ಲಾಲಿಸಲ್ಪಟ್ಟು 
ಬಹುಸಿದ್ಧಿಕರವಾಗಿರುವುದು. (19ನ್ನ. ೩೩). ೩. (ಕಿವಿಗೊಟ್ಟು) ಕೇಳು; 
ಆಲಿಸು : ಅಲಿಸೆನ್ನ ಬಿನ್ನಪವ ಲಾಲಿಸೆನ್ನೆ ಬಿನ್ನಪವ (ಶುಶಾರೇ: ೨- ೩೭-60); 
ಒರೆಯೆ ಲಾಲಿಸಲೋದುತಿರ್ದುದು. ಕರಣಿಸಂದೋಹ' (೫೬. 11-೩0); 
ದೆಯವಿಟ್ಟು ನನ್ನ ಮಾತುಗಳನ್ನು ಲಾಲಿಸು (6ರ್ಥಳ. 40. ೪. ಸಂತೋ 
ಹಿಸು : ಮದ್ದಳೆಯ ಗತಿಗೆ ಜಘನಗಳೆದ್ದಾಡಲು ನಗುತ ಕಂಡು ಲಾಲಿಪರ 
ಲ್ಲದೆ ಪದ್ಮ ಪದ ಕಾವ್ಯದರ್ಥವ ದೊದ್ದೆಗರೇಂ ಬಲ್ಲರ್‌ ((೫. ೬): 
[ಲಾಲನೆ -.ಇಸ್ಕು] 

ಲಾಲಿಹಾಡು (ನಾ). - ಲಾಲ್ಮಿ : ತೆಲುಗರ ಜನಪದಸಾಹಿತ್ಕ ತುಂಬಿದ 
ಸಾಹಿತ್ಯವಾಗಿದೆ... ಲಾಲಿಹಾಡುಗಳು . . . ಸುಗ್ಗಿಯ ಹೌಡುಗಳು 
ಆಪಾರವಾಗಿವೆ (6ರ. 904) - [ಲಾಲಿ, |. ಹಾಡ್ಕು (ಆ ಪಾಡ್ಯು)] 

ಲಾಲೆ, ಲಾಳೆ (ನಾ)--ಲಾಲಾಂಬು : 2. ಸೈಂದನೀ ಲಾಲಾ_೩ 
ಬಾಯಿಜೊಲ್ಲು” (ಸಿರ್ಕಾಂತಿ- ೦೮೪) ; ' “ಲಾಲಾ, ಜೊಲ್ಲು” (೫35ಕ್ಕ, ೨೭೦). 
ಲಾಳಿ : ಕೊರೆವೊಡೆ ಬೆಟ್ಟುಗಳ್‌ ಬಿರಿವುವುಣ್ಮುವ ಲಾಳೆಯ ಲೋಳೆಗಳ* 
ಪೊನಲ್ವರಿಪುವು. (ಶಂಕರಃ: 9-000) ; ಸಿಂಬುಳ್‌ - ಸಿಳ್ಳುಗಟೋ ಲೋಳೆ 

[ ಸಂ. ಲಾಲಾ ] 

ಕುಲ್ಕವಾದ್ಯರ ಲಾಲ್ಕವನಘರ ತಾಲ್ಕ 

ಷಭ ಸ್ಥೌಲ್ಕವಹ ತೆ, ೈವಲ್ಮವೀ ನಿರ್ಮಾಲ್ಯವೆನಲೆಸೆದು. (844: 
೫೬-೬೬)- [ಸಂ.] 

ಲಾವ (ಗು). ೧: ಕತ್ತರಿಸುವ ; ತುಂಡುಮಾಡುವ- (ನಾ). ೨. 
ಒಂದು ಬಗೆಯ ಪಕ್ಷಿ: ಲಾವುಗೆ ; ಪುರಲೆ : “ಲಾವ;. ಲಾವಿಗೆ ಹಕ್ಕಿ 
- « ಹಿಡಿಮಿಡಿದಕ್ಕಿ ಈ ೧೩ ಶಬ್ದಗಳೂ ಪಕ್ಷಿಭೇದೆಗಳಿಗೆ ಬೇರೆಬೇರೆ 
ಹೆಸರುಗಳು" (ಸಿರ್ಕಾಂತಿ- 0೬೩); ಮರಾಳೆ ಲಾವ ಚಾತಕ ಬಕ ಖಂಜನ 
ದ್ರುಪರಿ ಘೂಟ ನಿಶಾಟನ ಪತ್ರಿಕಂಕ ವರ್ತಕ ಕುರರೀಪ್ಲವಪ್ರಕರದಿಂದೆ 
ವಿರಾಜಿಕುಮುನ್ನತಂ ವನಂ (ಹಾರೆ. ೪-೬೨3) ; ಪಿಳಿಪಿಳಿರ್‌' ಪಿಳಿಲದು 
ಲಾವಂಗಳುಬ್ಬಿದುವು (ಶಂಕು. ೪-೪). [ಜು.] 

ಲಾವಂಚ "ಲಾಮಂಚ' ನೋ. 

ಲಾವಂಚಿ 'ಲಾಮಂಚ' ನೋ. 

ಲಾವಕ (ನಾ). ೧. ಕತ್ತರಿಸುವವಟ; ಕಡಿಯುವವನು. ೨. ಚಾಡಿ 
ಹೇಳುವವನು; ಪಿಸುಣ: ಲಾವಕಿರ ನುಡಿಗೇಳಿ ನಡೆದರೆ ಭೂವಳಯ 
ದೇಕಾಧಿಸತ್ಯದ ಠಾವು ಕೆಡುವುದು (ಕುಠ್ಕಾತ- ೬೧9: ೦-೪೫); ಹರನ ಭಕ್ತರ 
ಮಹಾತ್ಮೆಯನಜ್‌ಯದೀ ಲಾವಕರ ಮಾತಗೇಳಿ ತಗಸಿದ ಭೂರಿದುರ್ಭಾವ 


ಇಬ್ಬ 
ಸೃ! 


ಲಾಳೆ ಸರನ್ಮೂತ್ರಜಳೆಂ (ಫುಷೃಫು- ೦೩-೪೪). 


ಲಾಲ್ಯ (ನಾ). ಅಕ್ಕ! 


ಸ ಪ್ರೀತಿ : 


ಲಾವಕು 


ದುರವಣೆಯ ನೋಡಲು (೧6೧ರ: ೨೨-೩೫) ; ಲಾವಕರು ಬಿಜ್ಜಳನೊಳಿಂ 
ತೆಂದು ಪೇಳ್ವರು (ಶ್ರಶುಕು- ೪೨೨೭), ೩. ಕೆಡುಕ ; ದುಷ್ಟ : ಅರಸಿಗುಪ 
ಹತಿಯನೊದವಿಸಿದ ಲಾವಕನು ಕುಲಕೋಟಿಸಿತೆ ಮಹೀವಲಯರ್ದ 
ಲಯವನೆಯ್ದಿಯೆ ಜೀವಿಸುತ್ತಿಹನು (ಜರ. ೪-೬4): ಕೃಷ್ಣ... . ಲಾವಕರೆ 
ತೊಲಗಿಸೋ (ನೋಕ್ಟಂ- ೨೨-೦); ಗಾವಿಲಗೆ ಭಾಗ್ಯವಾದೊಡೆ ಲಾವಕಂಗೆ 
ರುಷ್ಪದುಷ್ಪದುರ್ಜನರ್ಗಲ್ಲದೆ. ಭಾವಕರಂಗೊಲಿದೀವನೆ (ಹೀತಿಸಾ- ೨೩೩) - 
೪. ಓಂದು ಬಗೆಯ ಹಕ್ಕಿ; ಲಾವುಗೆ; “ಕಾರಂಡವ ಲುವಕ ಜೀವಂಜೀವಕ 
ಶಾರಿಕಾದಿಗಳ್‌ ವಿಹಗಜಾತಿಯಕ್ಕುಂ`' ` (ನತ್ತುಕೋ. ೪4-30) ; ಹಾರಜಿ 
ಗವುಜು ಲಾವಕ ಗುಬ್ಬಿ ಸಾಳುವ (ತನ್ಮಳಾ.೪-6೭) - ೫. ಹಾವನ್ನು ಹಿಡಿದು 
ಆಡಿಸುವವನು: ಹಾವಾಡಿಗ: “ಪುವಡಿಗ” (ಕತುಂ. 8. 1, ೩೮- [ನಂ.] 
ಲಾವಕು ? (ನಾ). (?): ಸುಕವಿಪಿಕನಿಕರಶೀತ ಸಹ 


ವಿಜಯಭುಜಾಸಿ ಲತಂನರ್ತ್ತಕೀನರ್ತ್ತನವಿನೆ. ಕುನಾಗಿಲ 
[ಕೋ]ಟಾಟ[ವೀ]ದಾವಪುವಕಂ ರಾಜಾದಿತ್ಯರಸೆರ್‌ (ಕ್ಲ. 
೨೦-೭-೦೭; 1083): [೫] 


ಲಾವಕ್ಕಿ (ನಾ), ಇ ಲಾವಕ ೪; ಗಿಡಗನನ್ನು ನೋಡಿ ಲಾವಕ್ಕಿಗಳ ಹಿಂ 
ಅಡಗಿಕೊಳ್ಳುವಂತೆ (ತುಳೀ- 6) ; ಕವ್ಪಜಗಹಕ್ಕಿಯ ಜಾತಿಯ, ಒಳ್ಳೆಂ 
ಆಹಾರವೆಂದೆಣಿಸುವ, ಒಂದು ಬಗೆಯ ಪ್ರವಾಸಪಕ್ಷಿ; ಲಾದಕ್ಕಿ, ಪುರಲಿಹಕ್ಕಿ 
(Quail. ಇ0%))- [ಲಾವ ಹಕ್ಕಿ (ಇ ಪಕ್ಕಿ). / ತುಳು, ಲಾವಕ್ಕಿ) 
ಲಾವಗೆ ' ಲಾವಗೆ ' ನೋ. 


ಒಂದು ಬಗೆಯ ಪಕ್ಷಿ ; ಪುರಲೆ : ಮಂದಪಾಲನೆಂಬ ಮುನಿಗಮೊಂದು 
ಲಾವಗೆಗಂ ಪುಟ್ಟಿದ ನಾಲ್ಕುಂ ಶಾವಗೆಗಳಗ್ನಿಸೂಕ್ತಂಗಳನೋದುತ್ತುವುದಿರ 
ದಿದಿರಂ ಬರೆ (ಶಂಕಾ: 3-000 5); ತೆಗರು ಕೋಲಾಗಳ ಲುವಗೆಗಳನೆಸೆವೆ. 
ಮೈವೋರಿಯಂ ಪಾಪಿಷ್ಮರ್‌ ಮಿಗೆ ಬಸನದಿಂದೆ ಪೊ:ರಿಜರ್‌ (ಸಮತ. 03); 
ಅರಗಿಳಿ 'ಪಾರಿವು ಕುರರಿ ಲಾವಗೆಯನ್ಮಭೃತಂ (not. 0-೬9). 
ಲಾವಗ; ೧. "ಕರಿಲಾವಗ', *ಕೆಂಪುಲಾವಗ' ಪರಾ. ೨. ಹಾವಾಡಿಗ : 
“ಲಾವಗ - ಲಾವಕ ಎ ಹಾವಾಡಿಗ” (ಹಟ. ೩೨)... ಲಾವಿಗ ; 
೧. ಲಾವಿಗನ ಹಕ್ಕಿಗಳೂ . , , ಅವನು ಹೇಳಿದಂತೆ ಸಕಾರಿ ಮಾಡಿಕೊಂಡು 
ಅವನ ಪ್ರತಿಗೆ. ಪಾತ್ರವಾಗಿದ್ದವು (ಸುಗಮ ೨೫)... ಲಾವಿಗೆ ; 
೧: ಗಿಳಿಗಳಾ ಕುಳುವ ಲಾವಿಗೆ ಪುರುಳಿಯೆಜಲಾವಿಗೆ . , . ಹೊಡೆಗಳಿಬ 
ಪಕ್ಕಿಗಳು (೫ಳ್ಕಕಾ. ೫-೨೦) ; ಅರಿರಾಯಲಾವಿಗೆಗೊಡ್ಡಿದ ಬಲೆಯೆ; 
(15೯3. 0-88); ಹದ್ದು ಬಿಗಿವಿಡಿದ ಲಾವಗೆಯಂತೆ (ಗೊರ್ಮೊಳಾ- 
90-360). ಲಾವುಕ ; ೧. ಇದೆ ಚಳಿತಲಾವುಕಸ್ತನಂ . . . ಇದೆ 
ಕಪಂಜಲನಿನದಂ (ಗದತ: 08೩) ; ಶುಕ, ಲಾವುಕ , . , 
ಪಕ್ಷಿಕುಲಂಗಳುಂ (ಯೇಕ. ೨೦೨). ೩. ಚಾಡಿ ಹೇಳುವವನು ; ಹಿಸುಣ : 
ದಸಿಯಿಂದಿಅಾಯಿಲ್‌ ಮಿಗೆ ಲಾವುಶೆನೌಂ (ಕತತ ೧೩೦-೩); ಲಾವುಕರ 
ನುಡಿಗೇಳಿ ಕೊಲಿಸದೆ ಕಾವುದೊಳ್ಳಿತು (ಅಕ್ರೂತ- ೭-೭6)- ಲಾವುಗೆ: ೧. 
* ಲಾವುಗೆ ಕಪಿಂಜಲಮೆನಕ್ಕು ” (ಮುಂಗಣ- ೫3-0೦); ಕೊಗಿಲೆ ಚಾ: 
ಪೋದಗೆ . . , ಬಲಾಕೆ ಲಾವುಗೆ ಸನ್ನು 
ಉೌವುಗೆಯುಂಕೆ ಕೊರಸುಂ 


(nem cove ಶೊಶ್ರಳ 

ಮೊದಲಾಗೊಡೆಯ ಪಕ್ಷಿಜಾತಿಗಳಂ 
ನೊಡ್ಡಿ ಪಿಡಿದು (ನಕಾರ: ೦೫೦-೬): ಲಾವುಗೆಯ ಕಂಠದಬ್ಬರದಲೈವಡಿ 
ಮಾಡಿ (೫: ೩-೩೪). [ಆ ಸಂ. ಲಾವಕ, / ಪ್ರಾ. ಲಾವಗ] 

ಲಾವಣ್ಯ (ನಾ). ಸೈನಿಕರ ಪಟ್ಟಿ ; ಸಿಪಾಯಿಗಳ ಯಾದಿ ; ಜಡನೆಂಬ 
ನುಡಿ ಶರಧಿಯೊಳುಂಟು ಭಂಗವೆಂದೊಡೆ. ತೆರೆಯೊಳಗಾದಂತಹುದೂ ವಡನಿ 
ಕಂಣವೆನಲಿಡಿದ ಲಾವಣದೊಳನುಡಿಯಲ್ಲದನೃತವಿಲ್ಲ (ಜುಗ. 0೧೫೪); 
ಕೃಷ್ಣರಾಯನು ರಾಜ್ಕವಾಳುತ್ತಿರುವಾಗ ನೂರಾಳು ನೂರುಕುದುರೆ 


೭೭೦ರ ಲಾವಣಿಗ್ಗೆ 


ಲಾವಣಕ್ಕೆ ಶೇರದೆ ಇರುವ ದಿವಸ ಒಂದಾದರೂ ಇಲ್ಲಿ (ಕಥಂ: 17, ೬). 
[ದೇ.॥ ತಮಿ. ಇಲಾವಣ ; ಮಲ. ತೆಲು. ಲಾವಣ] 
[ಲಾವಣ್ಯ (ಗು). ೧. ಉಪ್ಪಿನಿಂದ ಕೂಡಿದ. (ನಾ)-೨. ಉಪ್ಪು. [ಸಂ.] 
ಲಾವಣಿ, ಲಾವಳಿ (ನಾ). ಜನಪದಹಾಡುಗಳ ಒಂದು ಪ್ರಕಾರ ; 
s * ಲಾವಣಿಯೆಂಬುದು ಗರಡಿಯವರು ಹಾಡುವ ಹಾಡು? ಎಂದು ಜನ 
ಸಾಮಾನ್ಯದ ಅಭಿಪ್ರಾಯ (ಕರ್ಣುಸಂ- ೨೦); ಹೆಂಗಸರ ಹಾಡುಗಳಲ್ಲಿಯೂ 
ಲಾವಣಿಗಳಲ್ಲಿಯೂ ಈ ಛಂದಸ್ಸಿನ ತಳಹದಿಯನ್ನೂ ರೂಪಾಂತರಗಳನ್ನೂ 
ಗುರುತಿಸಬಹುದು. (4 ರಡ. 00೭) ; ಲಾವಣಿಗಳನ್ನು ಹಾಡಿದರು (ಶರಂ. 
೬): ಲಾವಳಿ; ಲಘುಗಳೆ ಮಿಳಿತವಮಾಡ ಕೊನೆಯಲಿ ಗುರುಗಳ 
ಹೊಡಿ ಅರ್ಥದ ಸಾರವ ನೋಡಿ . ಲಾವಳಿ ಕೃತಿಗಳ ಪಾಡಿ 
(ಉರಗ. 3-00). [ho ಲಾವನೀ ; ಮರಾ, ಲಾವಣೀ, 
1 ತಮಿ. ಲಾವಣಿ; ತುಳ್ಳು ಲಾವಣಿ, ಲಾವಣೆ] 
ಲಾವಣ್ಮಿ ` ಲವಣ್ಮಿ ` ನೋ. 
ಲಾವಣ್ಮಿ (ನಾ). ಭೂಮಿಯ ಒಡೆಯನಿಗೆ ರೈತರು ಸಾಗುವಳಿಗಾಗಿ 
ಕೊಡುವ ಹಣ ; ಗುತ್ತಿಗೆಹಣ ; ಗೇಣಿ: ಹೊಲಗಳನ್ನೂ ಲಾವಣಿಗೆ 
ರೈತರಿಗೆ ಬಿಟ್ಟುಕೊಟ್ಟು (ಗುನೂದು. ೪) ; ಒಮ್ಮೆ ಲಾವಣಿಯ ವಸೂಲಿಗೆ 
ನರಹರಿಯು ಗೆಂಗೇಲೂರಿಗೆ ಹೋಗುವ ಪ್ರಸಂಗ ಬಂದಿತು (ಸತಃ, 00) ಸ 
ವಸಾಲಾದ ಹಣದ ಮೇಲೆ ಪ್ರತಿಗ್ರಾಮಕ್ಕೂ ಒಂದೆರಡು ರೂಪಾಯಿಯೂ 


ಸಲ್ಲುತ್ತಿತ್ತು. ಇದಕ್ಕೆ ಲಾಣಿ (ಲಾವಣಿ) ಎಂದು ಹೆಸರು (mem. 0೨). 
30 'ಲಾವಣಿಪದ್ಯತಿ' ಪರಾ, [._ಮರಾ. ಲಾವಣೀ -ಜವಿನಿನನ್ನು ಬೆಳೆಯಲು 


ಯೋಗ್ಯವನ್ನಾಗಿ ಮಾಡುವುದು. / ತೆಲು. ಲಾ ಣಿ. ಹುಲ್ಲುಗಾವಲಿನಲ್ಲಿ 
ಪಶುಗಳನ್ನು ಮೇಯಿಸುವುದಕ್ಕಾಗಿ ಕೊಡುವ ಮುಂಗಡ ಹಣ] 

ಲಾವಣಿ (ನಾ). ೧. ಗುಂಪು; ಸಮೂಹ ; ಸಂದಣಿ : “ಬಂಬಲ್‌ 
೬ ೬ * ಲಾವಣಿ . , , ಗೊಂದಣಿ (ಉಂದಲ್‌) -.ಈ ೪೦ ಸಮೂಹಂ” 
(ಕರತ, ೩೬-೨೨೨) ; ತಳರ್ಗಳ ಲಾವಣಿಯೊಯೆಳವಳ್ಳಿಬಳಗವೊ[ ಕಾ ೫ - 
ಲಾವಣಿಗೆಯೊ ಎಳೆವಳ್ಳಿಯ ಬಳಗವೊ] (44084. ೩-30). ೨. ಹೊಂದಿ 
ಸುವಿಕೆ; ಅಳವಡಿಸುವಿಕೆ.: "ಲಾವಣಿಸು' ಪರಾ. "ಗು 

ಲಾವಣ್ಕೆ (ನಾ). ಒಂದು ಬಗೆಯ ಔಷಧೀಸಸ್ಯ : “ಲಾಜಾ (ಜಲಾ)__ 
ಹಿಪ್ಪಲಿ. ಲಾವಣಿ, ಎಸಗ” (೬40. 0೪). (2 

ಅಾವಣಿಕೆ (ಗು). ೧. ಸುಂದರವಾದ (ನಾ). ೨. ಉಬ್ಬನಿಂದ ಕೂಡಿ 
ದುದು : “ಲವಣದಿಂ ಲಾವಣಿತಂ” (ಸ್ತು: ೪೫-03), ಹ ಉಪ್ಪಿನ 
ಕಾಯಿ : ಎಳಮಾವಿನ ಮಿಡಿ ಮಾಗುಳಿ ಮೆಟಸಿನ ಕರೆ ಬೆತ್ತಲಟ್ಟೈಯಾಳೆಯ 
ಗೊಲೆಯಿಂದಳವಟ್ಟಿರೆ ಲಾವಣ£ ಣಿ] ಕಂಗಳನಿಕ್ಕಿ ಸದರಾಗಳಟತ್ತಿಯಿಂದಂಗನೆ 
ಯರ್‌ (ಸುಕುಮಾ, ೦೦-೩೦) - [ಸಂ.] 

ಲಾವಣಿಕಾರ ` ಲಾವಣಿಗಾರ ' ನೋ. 

ಲಾವಣಿಗಾರ, ಲಾವಣಿಕಾರ (ನಾ). ಲಾವಣಿಯನ್ನು ರಚಿಸುವವನು : 
“ಮರುಮಾ' (ಲಾವಣಿಗಾರರ ಎರಡು ಗುಂಪುಗಳೂ ಸೇರಿ 
ಹಾಡುವುದಕ್ಕೆ ಕುಳಿತುಕೊಳ್ಳುವ ಸಭ) (ಳಂ. ೨೪). ಲಾವಣಿಕಾರ ; 
ಹಾಡಬಲ್ಲ ` ಲಾವಣಿಕಾರನು ಹುಟ್ಟಿಕೊಂಡುತೆಲ್ಲ ಅವೂ ಹೊಸಹೊಸ 
ರೊಪಗಳನ್ನು ತಾಳುತ್ತವೆ (ಕರ್ಣಾಸಂ- ೨೩), ಈ ಜನಪದಹಾಡುಗಾರಿ 
ಕೆಯ ಪದ್ಧತಿಯಲ್ಲಿ ಎಷ್ಟೋ ಜನರು ಅಶುಲಾವಣಿಗಳನ್ನು ರಚಿಸು 
ವವರೂ ಹಿಂದೆ ಇದ್ದರು. [ಲಾವಣಿ 4 - ಕಾರ್ಕ (ನ -ಕಾಣ) ] 

ಲಾವಣಿಗೈ (ನಾ). ಉಪ್ಪಿನ ಕಾಯಿ : ಸೋದಿಗೆ ಲಾವಣಿಗೆ ಫೃತಪೂರಂ 

- ಲಡ್ಮುಗೆ ಮಂಡಗೆ ಮೊದಲಾಗೊಡೆಯ ಪದಿನೆಂಟುಂ ತೆಣದ 
ಭಕ್ಷ್ಯರೂಪಂಗಳುಮಂ . . . ಬಡ್ಡಿಸಿ (ವಜ್ಮಾರಾ- ೬6-00). 
[ < ಸಂ, ಲಾವಣಿಕ] 


30 


44 


ಲಾವಣಿಗೈ 


ಲಾವಣಿಗೆ, ಲಾವಳಿಗೆ (ನಾ). ೧- ಗುಂಪು; ಸಮೂಹ ; ಸಂದಣಿ: 
“ಲಾವಣಿಗೆವೋಳಿಯೆ ಸಮೂಹ” (೫೦,4 ೬೦): ಭೂಪಾಳಿಗಳ ರತ್ನಪ್ರಭೆಯ 
ಲಹರಿಯ ಲಾವಣಿಗೆ ಮಿಗಿಲು (ಕನ್ನಾ. ೬-೬): ಬೆಳ್ಳಿಂಗಳ ಹಯ 
ಹಸುಳೆಗಳ ಲುವಣಿಗೆಯೆ ಮುಸುಕಿದವೋಲ* . . . ಕುವರನ ಲಾವಣ್ಮಾಂಗ 
ಮನಡರ್ದುವು ಪುರಸತಿಯರ ಕ್ಲೂಳ ಬೆಳಗು (66೫. 9೦-33): 
೨. ಆಕ್ರಮಣ; ಮುತ್ತಿಗೆ ; ದಾಳಿ ; ಪುರವರದಷ್ಟದಿಕ್ಕಿನೊಳೆಡೆವಿಡದೆ. 
ಇಟ್ಟರು ಲಾವಣಿಗೆಯನಾದೀಶ್ವರ ಬಿಟ್ಟಿಹ ರಣಭೂಮಿಯೊಳು (ಕ್ರಿತ. 
೦೪-3೦೦); ಲಾವಣಿಗೆಯನೊಡೆಹಾಯಿಸಿದನಿದಿರಾದ ರಾವುತರನು ಕೆಡಪಿದನು 
(೪೫೪೫. ೪೫-೬೦) ; ಅವರ ವಿಘಾತಿಯ ಲಾವಣಿಗೆಗೆ ಅದ್ರಿಗಳು 
ಬಿರಿದುವು (ಉಃಸೂ. 39): ೩. ಸಂಬಂಧ: ಗೋಜು: ನಾವು 
ವೃದ್ಧರು ಬಿರುದುಗಿರುದಿನ ಲಾವಣಿಗೆ ನಮಗೇಕೆ (ಕುರ್ಯಾಂ. ೪-೬9): 
೪. ಹಿಡಿತ; ವಶ; ಅಧೀನ : ಆಕೆಯಾಕ್ಷಣ ಶಿರವರಿದ ಹಯಕಿದಿರು 
ಕುಳ್ಳಿರೆ ನಗ್ಗೆ ತುನಾಗಿ ನಿರುತ ಲಾವಣಿಗೆಯಲಿ ಹೊಕ್ಕಿರೆ ಸುರಪತಿಯು 
ಹಯದಲ್ಲಿ ವಸಿಸಿದ ನೆರೆದನೈ ತನ್ನಾತ್ಮಸತಿಯಳ ಯಜ್ಞಕಾಲದಲಿ 
(106ರ. 8-58) ; ಆೆವನಜ್‌ವನು ಶರಣಸಂಜೀವನನೆ ತಮಗೆಂತು ಕಂಗಳ 
ಅುವಣಿಗೆಗೊಳಗಾದೆಯೆಂದನು (೩೫ಗ- 6-೩-3); ಅವಂ ಲಾವಣಿಗೆಯೊಳ್‌ 
ತಪ್ಪದೀವ ಕೈಜೀತದೊಳಂ (8ಕಠೂ- ೧೪-೦5). ೫. ಒಂದು ಬಗೆಯ 
ತೆರಿಗೆ : ತಲೆವೊಅಕಿಗೆ ೩೦೦ ಲಂವಣಿಗೆ ವೊಕ್ಕಲೈಅ (ಎಇ. ೫೪1, ೩೪-೪0; 
110೭); ಅರಸುವೇಟ್‌ಂಗೆ ಮುನ್ನನ್ನಡನ ಪಾಗಮಲ್ಲದೆ ಮತ್ತೊಂದು 
ಪಾಗಮುಂ ಲುವಣಿಗೆಯ ಪಣಮುಂ . - , ಬಿಟ್ಟನ್‌ (ಹ 1-1» 
043೨-೨೯ ; 1105) &. (?): ರಸಭಂಡವೈದು. . , ಬೆಶೆದಿಕ್ಕಿನ ಕಾಲ್ನಡೆ 
ಯಜುವತ್ತಾಲುಕೋಟಿ' ಹೊಸಲಾವಣಿಗೆ' ತಿದ್ದುವ ಸುಂಕ ಸುಸರ 
(850: ೦೮೯-೯೪೬): ಲಾವಳಿಗೆ : ೧. ರಾವಣನ ಪುರದೊಳಗೆ ಹೊಕ್ಕು 
ಕಪೀಂದ್ರರುರವಣಿಸಿ ಸಾವ ಸಲಿಸಿದರೊಕ್ಕಲಿಕ್ಕಿ ಸುರಾವಳಿಗೆ ಸಂತೋಷ 
ದೊಟ್ಟೆಲು ಲಾವಳಿ[ಣ೪- ಣೆ]'ದೋಟ್‌ದರು  ದೂಲಾದರನುಚಿತದ 
ಫಲವ (ಏ॥ಾಗ- ೯-00-೩೦)- [ಲಾವಣ್ಮಿ + -ಗೆ] 

ಲಾವಣಿಗೆಗೊಳು * ಲುವಣಿಗೆಗೊಳ್ಳು ' ನೋ: 

ಲಾವಣಿಗೆಗೊಳ್ಳು, ಲಾವಣಿಗೆಗೊಳು (ಕ್ರಿ). ೧. ಒಟ್ಟಾಗು; ಒಂದು 
ಗೂಡು; ಸೇರು : ಭೂಪ ನಿನ್ನಯ ಶಕುನಿಭಾವನೋರ್ವಂ ಕರಿತುರಗ 
ಪಂಕ್ತಿಗಳಿಂದ ಲುವಣಿಗೆಗೊಂಡು ವಿಂಗಡಿಸಿದಂ ಐನೂರುಗಜ:ವೊಂದು: 
ಸಾವಿರ ಹಯ (ಕುರಂಗ ೬-೪): ವಿ. ಆಕ್ರಮಣ ಮಾಡು; ಮುತ್ತು : 
ಕಮಲವನವನು ಲೋಚಿನಲಿ ಲಾವಣಿಗೆಗೊಂಡನು ಭೀಮ ನಿಮಿಷದಲ್ಲಿ 
(೫೪೫: ೦೦-೬): ೩. ಹಿಡಿತಕ್ಕೆ ಸಿಕ್ಕಿಸಿಕೊಳ್ಳು; ವಶ 
ಪಡಿಸಿಕೊಳ್ಳು : ಅತಿರಥೆರ ಲೂವಣಿಗೆಗೊಂಡನು ಕರ್ಣ (ಕುಠ್ಮಾಕ. 
6-೨6); ಹರಿಲೀಲೆ ಮಿಗೆ ಲಾವಣಿಗೆಗೊಂಡುದು ಲೋಕಜನಮನವ (ರಗ. 
60-38-೭). ಲಾವಣಿಗೆಗೊಳು ; ೪. ಹಿಡಿತಕ್ಕೆ ಸಿಕ್ಕು ; ವಶವಾಗು : 
ಲಾವಣಿಗೆಗೊಳಲಲಸಿ ಯಮನನು ಜೀವಿಗಳು ಜಡರುಯ್ತು (ಕುಣ್ಣಕ. 
6೪೨೪). [ಲಾವಣಿಗೆ . ಕೊಳ್ಳು (೬ಕೊಳ್ಳ್‌)) 

ಲಾವಣಿಪದ್ಮತಿ (ನಾ). ಭೂಮಿಯನ್ನು ಗೇಣಿಗೆ ಕೊಡುವ ಪದ್ಧತಿ; 
ಗುತ್ತಿಗೆ ಪದ್ಧತಿ : ಪಾಲಾದ ಒಂದು ಮರದೊಳಗಾಗಿಯೇ ಜ್ಞಾನ 
ಶಂಕರರು . . - ಲಾವಣಿಪದ್ಧತಿ ಕಿತ್ತಿಹಾಕುವ ಸಿದ್ಧತೆಯಲ್ಲಿ ತೊಡಗಿದರು 
(ಪ್ರೇನತಿಕ್ರ- ೪೪): [ ಲಾವಣಿ - ಪದ್ಧತಿ] 

ಲಾವಣಿಸು (ಕ್ರಿ). ಸೇರಿಸು; ಹೊಂದಿಸು; ಅಳವಡಿಸು ; ಮಂದರನಗ 
ನಿಭಾಂಗನ ವಜ್ರಮಯಪಕ್ಕಗಳ ಪಡಿಮುಖದೊಳಗೆ ಲಾವಣಿಸಿದನು 
ಖಂಡೆಯವ (ಓರಣ: ೩-೦೦-೦); ಆಯುಧಮುಖದ ಶಿಖಿ ತವಹೃದಯ 
ದಾಮಿಷಹವಿಗೆ ಹದಿರಿಕ್ಕುವದ. ನೋಡೆನುತ ಹೊದಜುಗೈಗಳಲೆತ್ತಿ 


೭೭೦೯ 


19 


30. 


ಲಾಸಕಿ 


ಲಾವಣಿಸಿದನು (846೧-೪೪-೬0): [ಲಾವಣಿ 4 ಇಸ್ಕು] 
ಲಾವಣ್ಯ (ನಾ). ೧. ಉಪ್ಪಾಗಿರುವುದು; ಉಪ್ಪಿನ ರುಚಿಯುಳ್ಳುದು ಐ 
ಲಾವಣ್ಯ "ಉಪ್ಪಿನ ರುಚಿಯಿಂದ ಕೂಡಿರುವಿಕೆ' ಮುಖ್ಯಾರ್ಥ; 
'ಹೃದ್ಯೆತ್ವ' ರೂಢಿಮೂಲವಾದ ಲಕ್ಷ್ಮಾರ್ಥ (ರೃ್ಮರೋ:. ೪9): ೨. 
ಚೆಲುವು; ಸೌಂದರ್ಯ : ಲಾವಣ್ಯಂ ಲಯಮಾಯ್ತು, (೧0೪: 6-3): 
೧, ೨ ; ಶ್ರೀಮಿತಾಪ್ರಸವದಿನಾ ಲಾವಣ್ಮದಿನತಿಗಭೀರಭಾವದೆ ನೀನಿಂತಾ 
ವಾರಿಧಿಯು ಪೋಲ್ಟೈ ಕಮಲಸಂಭವನಂತೆವೋಲ್‌ 


(10m 4-90); 


ಸರಸ್ವ ತಿಯರಸನೆಂಬ ಪೆಸರಂ ಪಡೆದು ಲೋಕಮಟಃಯೆ - . . ಲಾವಣ್ಯ 
ಲೀಲೆಯಿಂದೆಸೆದಬ್ಬಭವನಲ್ಲ ಸಕಲಭುವನಾಶ್ರಯಂ ತಾನೆನಿಸುತರ್ಣವಂ 


ಕಣ್ಣೊಳಿಪುದು (ಶ್ರೀಕಾಶ- &-3೭)- ೩. ಸೊಬಗು; ಒನಪು; ಒಯ್ಯಾರ: 
ಲಜ್ಜೆ ಬಿಂಬಿಸೆ ಲಾವಣ್ಯದೊಳೊಯ್ಯನೆ ಪಜ್ಜೆ ಯಿಡುವುದು ಭಾವೆಯರು 
(woe: 6-೩೬)- [ಸಂ.] 

ಲಾವಣ್ಯಂದಳೆ (ಕ್ರಿ): ಚೆಲುವನ್ನು ಪಡೆ; ಅಂದವಾಗು ; ನೃಪವರಸೂನು 
ಹಿಂಗದೆ ಲಾವಣ್ಮಂದಳೆದೆಸೆದುತ್ತುಂಗಪಯೋಧರಯುಂಗಳೆಯ ಬಸಿಆಕೊಳು 
ಬಳೆದು (೬ಡುಣ: ೨-೩೪). [ಲಾವಣ್ಯ 4 ತಳ್ಳೆ ) 

ಲಾವಣ್ಯವತಿ (ನಾ). ಚೆಲುವೆ ; ಸುಂದರಿ ; ಅಂದಗಾತಿ ; ಲಾವಣ್ಯ 
ವತಿಯರುಂ ನಾನಾವಾಹನದಿಂದಮಿಭ:ದು ಮೋಹನವಿಧ್ಯಾದೇವತೆಯರಂತೆ 
(ಹುಂ: 8-43): ಪ್ರವಹಿಸೆ ಕಪೋಲದಲಿ ಲವಣುಶ್ರುಬಿಂದುತತಿ ನದಿ 
ಹರಿಯುವಂತೆ ಕಡಲಿಗೆ ಲಾವಣ್ಯವತಿ ನಡೆದ೪ಳ ಲವಣಸಿಂಧುತಟಕೆ 
(aon: &೬-೦೮೦೦)- [ ಸಂ. ಲಾವಣ್ಮಮೀ ] 

ಲಾವನ (ನಾ). ಒಂದು ಬಗೆಯ ಕತ್ತರಿಸುವ ಆಯುಧ ; ಕುಡು 


ಗೋಲು; ಮಚ್ಚುಗತ್ತಿ ; ಬಿಲ್ಲು ತೀರು. . . ಲಾವನ . . . ಖೇಟಕ 
ಮುಂತಾದ. . . ಸ್‌ಧನವಿಶೇಷುಗಳಿಂ (೧೮೪: ೨೬೬)- 
[ < ಸಂ. ಲವನ] 


ಲಾವಳಿ " ಲಾವಣ್ಮಿ' ನೋ. 

ಲಾವಳಿಗೆ " ಲಾವಣಿಗೈ' ನೋ. 

ಲಾವಾ (ನಾ). ಜ್ವಾಲಾಮುಖಿಯಿಂದ ಪ್ರವಹಿಸುವ ರಸ ; ಶಿಲಾ 
ರಸ: ದಕ್ಷಿಣಭಾಗದ, ನೆಲದಲ್ಲಿ. ಲಾವಾ ಹೆಪ್ಪುಗಟ್ಟಿ ಉಂಟಾದ 
ಬಂಡೆಗಳೇ ಆಧಿಕ (6ಶ- ೨೬) : ಅತೃಪ್ತಬಯಕೆಯ ಲಾವಾರಸ 
ಬುಗ್ಗೆ ಯಾಗಿ ಕಾರುತ್ತದೆ (50ಬಂತ: 008); ಅವನ ಲೇಖನ. ಲಾವಾರಸದಲ್ಲಿ 


ಅದ್ದಿದಂತೆ ಇರುತ್ತಿತ್ತು (ಕೂಾವಾದ- ೭೪): [+ ಇಂ. 1a] 


ಲಾವಿಗ 'ಲಾವಗೆ' ನೋ: 
ಲಾವಿಗೆ " ಲಾವಗೆ ' ನೋ- 
ಲಾವುಕ * ಲಾವಗೆ ' ನೋ: 
ಲಾವುಕೋವು (ನಾ)- ಕಪಟ ; ವಂಚನೆ: ಆ ವೈಶ್ಯವಲ್ಲಭ ಸಮುದ್ರ" 


ದತ್ತನೊಳು ತನಗಾವಗಂ ಸ್ನೇಹಮಾದುದ ಕಂದ ದಾಕ್ಷಿಣ್ಯಭಾವಯುತನವ 
ಗೊಂದು ಲಾವುಕೋವಂ ಮಾಡಲೀಸದಿಂತೆನುತುಸಿರ್ದನು (46: 00-೬): 
(2) 

ಲಾವುಗೆ ` ಲಾವಗೆ' ನೋ: 

ಲಾಸ (ನಾ) ಕುಣಿತ ; ನೃತ್ಯ : ಹೆಂಸನಿಲ್ಲದ ಸರಸಿ ಬಲುವಿದ್ವಾಂಸರಿಲ್ಲದ 
ಸಭೆ . . - ಪರಭೃತವಿಲ್ಲದುದ್ಯಾನ ಲಾಸವಿಲ್ಲದ ಗಾನ . . , ನೆರೆಯದು 
(87203, ೦-೨೪)- [ಸಂ.] 

ಲಾಸಕ (ನಾ). ೧. ನೆಗೆಯುವವನು ; ಜಿಗಿಯುವವನು. ೨. ಕುಣಿ 
ಯುವವನು ; ನರ್ತಕ. [ಸಂ.) 

ಲಾಸಕಿ (ನಾ). ಕುಣಿಯುವವಳು ; ನೃತ್ಯಗಾತಿ": “ನರ್ತಕೀ: ಲಾಸಕೀ-- 
೨ ಕುಣಿಯುವ ನಾಟ್ಮಗಾತಿಯ ಹೆಸರುಗಳು” (ಸ್ಯಾಂ: ೫೯) ; ಸತಿ. 


ಲಾಸಿ 


ಅಂಗಜಲಾಸ್ಕಲೀಲೆಯಂ ಕ್ಷಿತಿಪನ ಚಿತ್ತವೃತ್ತಿಗುವದೇಶಿಪ ಲುಸಕಿಯ್ಯತೆ 
ತೋಲಾದಳ್‌ (ಕುತ್ರಥು, ೩-೪೩)- [ಸಂ. ಲಾಸ&:] 

ಲಾಸಿ (ನಾ). ೧. ಅಲ್ಲಿಂದ ಇಲ್ಲಿಗೆ ಚಲಿಸುವುದು. ೨. ಕುಣಿತ ; 
ನೃತ್ಯ: [ಸಂ. ಲುಸಿನ್‌] 

ಲಾಸಿಕೆ. (ನಾ). = ಲಾಸಕಿ: “ನರ್ತಿಕೆ ಲಾಸಿಕೆಯೆಂಬಳಕ್ಕು” (ಕತ್ತು. 
tet); ಕಣ್ಗೊಳಿಸಿದಳಿಂದುಕಾಂತಮಣಿಮಂಗಳರೆಂಗದೊಳಬ್ಬನೌಳಮಂ 
ಸೆಳೆವಿಡಿದಂಗಜನ್ಮಜಯಲ್ಲ್ಷಿ ಯ ಲಾಸಿಕೆಬಿಸಾಕೆಯೆಂಬಿನಂ (ಶುಕ 1-33) ; 
ನರ್ತಿಸುತ್ತಿರ್ಪ ಮರುತ್ತುದತಿಯರ್ಗಿಂದ್ರನ ಹೈತ್ವದ್ಧದೊಳಾಡುವ ಭಕ್ತಿ 
ಲಕ್ಷ್ಮಿ ಲುಸಿಕೆಯಕ್ಕುಂ (ತುರ್ರ ಪು. ೦೨-೬೦). [ಸಂ. ಜ್ಯ” 

ಲಾಸ್ಯ (ನಾ). ೧. ಕುಣಿಯುವುದು ; ನರ್ತಿಸುವುದು. ೨. ಕುಚಿತ ; 
ನೃತ್ಯ : ರಾಮನೇರ್ದನು ಬಂಡೆಯಂ: ಲಾಸ್ಕಮಿಂ ತೊಡಗಿ (ಶ್ರ/ರಾಮಾ- 
6-೨೬) ಹಿ: [ನಾಟ್ಯ] ಗಾಯನ ಮತ್ತು ವಾದ್ಯದಿಂದೊಡ 
ಗೂಡಿದ ನೃತ್ಯ. ೪. ಶೃಂಗಾರ ಮೊದಲಾದ ಭಾವಗಳನ್ನು 
ತೋರಿಸುವ ನಾಟ್ಯ, ನರ್ತನ: “ನೃತ್ಯಂ, ತಾಂಡವಂ, 
ಲಾಸ್ಯಂ - ಈ ೩ ನಾಟ್ಯಮೆಂಬುದು” (ಹರಡು. ೧೬-೩) : ಸುತ್ರಾಮ 
ನಂದಿಂತು ತಾಂಡವಲಾಸ್ಯಂಗಳ ಚೆಲ್ವನೊರ್ನೆಯೆ ತದಿಯಾಸ್ಲಾ, ನದೊಳ್‌ 
ತೋಜ್‌ದಂ (604: ೭-೦೨೬); ಆ ಶಿವವನುಮತಮಂ ಪಡೆದು ಶಿವೆ ಭರತಂಗೆ 


ಮಧುರನಾಟ್ಯಕ್ರಮದಾ ಮೈಸಿರಿಯನೊರೆಯಲಾದುದು ಭಾಸುರತರಮಸ್ಪ | 


ಲಾಸ್ಮನಾಮಂ 'ಜಗದೊಳ್‌ (ಉಸ್ಕ6ಂ, ೦-೦೪) ; ನೀಟ್‌ ಮೆಲ!ದಳ್‌ 
ಲೀಲಾಲಸಲ್ಲಾಸ್ಯಮು (ಜಣ: 03-೭೨)- ಐ ಪಾರ್ವತಿಯಿಂದ ಕಲ್ಪಿತ 
ವಾದುದೆನ್ನಲಾದ ಲಾಸ್ಕವು ಸೌಉುಮಾರ್ಯವಾದ ಅಂಗವಿನ್ಯಾಸಗ 
ಳಿಂದ ಕೂಡಿದ್ದು, ಶಿವನ ಮತ್ತು ಅವನ ಗಣಗಳ ಉಗ್ರವಾದ 
ನಾಟ್ಯಕ್ಕೆ ವಿರುದ್ಧ ವಾದುದಾಗಿದೆ. ೫. ಕುಣಿಯುವವನು ; 
ನರ್ತಕ. * ತಾಂಡವ" ಪರಾ. 

ಲಾಸ್ಯವಾಡು ಎ ಕುಣ; ನಾಟ್ಯಿವಾಡು: ಅವನ ಮುಖದಲ್ಲಿ ನಗೆಯು 

ಲಾಸ್ಯವಾಡುತ್ತಿತ್ತು (ನಂ. ೯); ಗೆಜ್ಜೆನಾದದಿ ಲಾಸ್ಕವಾಡುತಿ ತಣಿಸಿ 
ಣಿಸುವೆ ರಸಿಕನ (ಕಂದ್ರಯಾ- aut): [ಸಂ.] 

ಲಾಸ್ಕಾಂಗ (ನಾ). [ನಾಟ್ಯ] ಗೇಯಪದ, ಸ್ಮಿತಪಾಠ್ಯ, ಆಸೀನ 
(ಪಾಠ್ಯ. ಪುಷ್ಪಗಂಡಿಕಾ, ಪ್ರಚ್ಛೇದಕ, .ತ್ರಿಗೂಢಕ. ಸೈಂಧವ, 
ದ್ವಿಗೂಢಕ, ಉತ್ತಮೋತ್ತಮಕ “ದತ್ತು ಉಕ್ತಪ್ರತ್ಕುಕ್ತ ಎಂಬ 
ನಾಟ್ಯದ ಹತ್ತು ಭೇದಗಳು: ಭಾಣ . . . ಮುಖನಿರ್ವಹಣಸುಧಿ 
ಗಳೂ. ಹತ್ತು ಲಾಸ್ಕಾಂಗಗಳೂ ಪ್ರೂಯಿಕವಾಗಿ ಭಾರತೀವೃತ್ತಿಯೂ 
ಇರುತ್ತವೆ (ಸಂಕರ. ೩0)- [ಸಂ.] 

ಲಾಹರಿ (ನಾ). ಚಳಕ; ಕೌಶಲ: ಆಚ ನಲ್ಲಿ ಬೇಟದಣ:ವು ಬೃಷ್ಟ 
ವಾಯಿತ್ತು ಮನಮಚ್ಚಿ ಕೊಟ್ಟ ಲಿಂಗ ಹೃತ್ಯಮಲದಲ್ಲಿ ನೆಟ್ಟುದಿಲ್ಲಾ 
ದೃಷ್ಟ ತಾನ್‌ದ್ನದೆ ಇದಿರಿಗೆ ದೃ ೈಷ್ಟವ ಕಟ್ಟಬಾರದು ಕಟ್ಟಿ! Cac ಮತ್ತೆ 
ಗುಜ್‌ಯನೆಚ್ಚ ಕೈಯ ಲಾಹರಿಯಂತಿರಬೇಕು (dards. ೧೩೩-೩೭೪) - 

[( ಇ ಲಹರ] 

ಲಾಹಿರಿ (ನಾ). ಮದ ; ಮತ್ತು; ಮತ್ತತೆ: ಕುಲವು ಕುಕುವರನಿಂದ 
ಶೀಲವಾ ದೇಶಾಂತರಗಳಿಂದ ಲಜ್ಜೆ ಲಖಹಿರಿಗಳಿಂದ - . . ಕೆಡುವುದು | 
(480. 0೩-೦೭).- [ « ತೆಲು. ಲಾಹಿರಿ. ಲಾಹಿರೀ ] 
ಲಾಹಿರಿಗೊಳ್‌ (ಕ್ರಿ). ಮದಿಸು : ಉರವ ಸಿಗಿದಾ ರಕುತವನು ಸುರಿ 
ಸುರಿದು ಲಾಹಿರಿಗೊಂಡು ಮದವದ್ವಿರದಗಳ ಚಂದದಲಿ ತರುಬದರಾ 
ಕಪಿವ್ರಜವ (ಕಶಂರಾ. ೬-೬-೦6) - [ರಾಜರ 4 ಕೊಳ್‌] 

ಲಾಳ್ಮ (ನಾ) ೧. ಕೊಳವೆ; ನಳಿಗೆ: (*)- ೨. ಲೇಖನಿಗಳನ್ನು 
ಮಾಡಲು ಬಳಸುವ, ಟೊಳಾ ಗಿರುವ ಒಂದು ಬಗೆಯ ಗಲಗು,- 


My 
| 


೭೭೧೦ 


ಲಾಳವಂಡಿಗೆ 


ಬೆತ್ತ: "ಲಾಳ - ನಾಳ" (ಕದ್ಯಕೋ. ೩೪); ಹೆಗ್ಗಳ್ಳಂಗಡಲೇ 
ಬೇರು . . . ಲಾಳದ ಬೇರು. ನಾಗಕೇಸರ ಇವಿಷ್ಟನೂ ಪ್ರತ್ಯೇಕ ಎರಡು 
ವರಹ ತೂಕ ಆಡಿನ ಹಾಲಿನಿಂದ ಆರೆದು ಕುಡಿಯ ಕೊಡಿಸಲು ಶ್ಲೇಷ್ಮ 
ಯುಕ್ತವಾದ ಯೋನಿ ಶುದ್ಧವಹುದು (ವೈರ್ಯತಾ-131 90) : ಒಂದು 
ತರೆದ ಲಾಳದ ಕಡ್ಡಿ ಬೆಳೆಯ: ತ್ರೆ ದೆ ಈ ಕಡ್ಡಿಗಳಿಂದ ಮಾನು ಹಿಡಿಯುವ 
ದೋಣಿಗಳನ್ನು ಮಾಡುತ್ತಾ ರೆ (ಶ್ರಣಇ: 21, 039) ; ನದಿಯ ಇಬ್ಬದಿಯ 


ಮೇಲೂ ಲಾಳದ ಕಡ್ಡಿಗಳು ಹುಚ್ಚು ಹುಚ್ಚಾಗಿ ಬೆಳೆದು... ತಲೆ 
ದೂಗುತ್ತಿದ್ದವು (ಕುಮಾ. 90). 

ಲಾಳದ ಕಡ್ಡಿ ಲಾಳದಿಂದ ಮಾಡಿದ ಲೇಖನಿ: ಕಂಟ; 
ಸೀಸಗೆಡ್ಡಿ ಕುಂಚಗಳು, ಲಾಳ ಕಡ್ಡಿ ಮತ್ತು ಮರಗಡ್ಡಿ (Wooden 


pೀಂಂ)ಗಳನ್ನು ಒಳಗೊಳ್ಳುತ್ತದೆ (ಈಶ. ೪): [£ಸಂ. ನಾಲ] 
ಲಾಳ. ಲಾಡ್ಮ, ಲಾಟ (ನಾ). ೧- ಒಂದು ದೇಶದ ಹೆಸರು: ಐ 
ಈಗಿನ ಗುಜರಾತು : “ಲಂಟ--ಲಾಳು. ನಾಡು” (ng: 00; 
ಆ ವಿಭುವಾಹವಮಲ್ಲ ಮಹೀವಲ್ಲಭೆನಲ್ಲಿ ಪಡೆದಳುರುತರನಿಜವಿದ್ಯಾರಿಭವ 
ದಿಂದ ಮೆಚ್ಚಿಸಿ ಭೂವಿನುತಂ ಲಾಳಸಂಧಿವಿಗ್ರಹಪದಮಂ (4: 
0೬೭; 17) ; ಲಾಳೆ ಚೋಳ ವರಾಳ ಯವ ಬಂಗಾಳ . 
ಪಾಲತತಿ ಸಂದಣಿಸಿದುದು (ಕೊರ: ೧-೬-೦೪). 
ಸೇರಿದವನು ; 


Xn, 360- 
* ಧರಣೀ 
ಪಿ. ಲಾಳದೇಶಕ್ಕೆ 
ಓಡಿದ ಲಾಳಂ ಕಿವಿವಿಡದಾಡಿದ ಚೋಳಂ (1. vn, 
ಕಣರ: ೬೨೦; 1114). ಲಾಡ್ಕ : ೧. “ಲಾಡ। ಇ ನಾಡು” 
(yy, ಕರಸಣ್ಣಗಳ ನೆಯ್ದ ಜೇಡರಂ ಲಾಡರಂ ಪರಿಮಳದ 
ಫೂವಿನಾ ods ನೀಲಿಗಾಜರಾ ಪಸರಮೆಸೆಗುಂ (ಗರಣ, ೦. 4೪) ; 
ಬಿಳಿದಂ ನೇಯ್ವ ಜಾಡಲುಂ ಲಾಡರುಂ (ನರೋ. ೨೨೪೭). ಲಾಟ: 
೧. “ಲಾಟಕೆ ಲಾಟಂ್‌ (ಹಕ: ೨೦)- ೨. ತಟಾಸುದು ಲಾಟರೊಳ್‌ 
9-೬೩): "ಲಾಟಬಾಸೆಗ' ಪರಾ. 
ಲಾಳರನ್ನು ಸದೆಬಡಿಯುವವನು : 
ಸೇನಾಧಿಪತಿ ಲಾಳಖಂಡೆಯಕಾಜರಧಿಷ್ಟಾ. ಯಕ 
ನಣುಗ ಸಾಹಣೂಧಿಪತಿ , , . ಪ್ರತಿಪಾಳಿಸುತ್ತಮಿದ್ದು/ ತೆ wx-i, 
ತಟ-೨೬ ; 114): [ಆಸಂ, ಲಾಟ] 
ಲಾಳ್ಮ "ನಾಲ್ಕ" ನೋ. 


ತ[ಳಿ]ಅೌದೇಬಂ ಪೇಟ್‌ ಕೈಳ್ಳು (ಹಜಣ. 
ಲಾಳ 


*ಂಡೆಯಕಾಟ. 


39|ಲಾಳಕ್ಕ (ನಾ). ಕುದುರೆ, ದನ ಮುಂತಾದುವಗಳ ಗೊರಸಿಗೆ ಲಾಳ 


36 


40 


46 


ಹೊಡೆಯುವವನು : 
ಸುಣಿಗರೀ . . . 


ಗಾಣಿಗರ್‌ ಚಿಬ್ಬಗರ್‌: ಮುಚ್ಚಿಗರ್‌ ಲಾಳಕರ್‌, 
ಬರುತಿರ್ಧರು (504. ಜು 
[ಲಾಳ್ಯೆ (ನಾಲ್ಕ ಸ) + - 
ಲಾಳಕ್ಕ (ನಾ). (7) : ಅದರ ಸೊಪ್ಪಿನಲ್ಲಿ ಗ ಕಟ್ಟಿ ಅಭ್ರಕದ ಮೇಲೆ 
ಬಡಗಿ ಲಾಳಕದ ಗುಳಿಗೆ ಹುಡಿಮಾಡಿ ಆದರಥ್ಲಿ ಇಟ್ಟು (ಗಂರತ್ರ- 


೬): 
[7] 
ಲಾಳಕಟ್ಟು *" ನಾಲಕಟ್ಟು" ನೋ 
ಲಾಳೆಗಾರ "ನಾಲಗಾರ" ನೋ. 
ಲಾಳಗುಂಡಿಗೆ " ಲಾಳವಿಂಡಿಗೆ ` ಹಿ 
ಲಾಳಗುಡಿಗೆ " ಲಾಳೆವಿಂಡಿಗೆ ` 
ಲಾಳಬಂದಿ "ನಾಲಬಂದಿ' ನೋ. 
ಲಾಳಮಾಂಡಿಗೆ. 'ಲುಳಮಿಂಡಿಗೆ' ನೋ. 
ಲಾಳಲಿಪಿ (ನಾ). ಲಾಟದೇಶದ ಭಾಷೆಯ ಲಿಪಿ: ತಲುಗಲಿಪಿ . 


ಲು (8ಕಾಂ- ೪೦] ಳಲಿಪಿ ಮೊದಲಾದ ಹಲವು ಲಿಗಳನೋದಬ್ಲಗ್ಗಳ ಳದ 
ಕರಣಿಕರಂ ಕರೆಸಿ (೨ಸಫ್ರ- ೩-೩). [ಲಾಳ ಲಿ] 
ಲಾಳವಂಡಿಗೆ 'ಲಾಳಮಿಂಡಿಗೆ' ನೋ. 


ಲಾಳವಟ್ಟೆ 


ಲಾಳವಟ್ಟೆ (ನಾ). ಲಾಳದ ಕಡ್ಡಿಯ ಸೀಳು,-ಪಟ್ಟೆ : ಪುರವರದೊಳೆಣಿ 
ವಿಡಲಿಲ್ಲದಯಿಕ್ಷುಕೊ;ದಂಡನಲರ್ಗಣೆಯನಿಟ್ಟು ಮತ್ತಾಯಗಾಣಿಸಿ 
ಪುರಜನಂಗಳೆರ್ದೆಯಂ ಲಾಳವಟ್ಟೆಯಪ್ಪಂತಿರೆಸುವಾ ಕಾಯಜನ ಕೋಳಾಹಳ 
ವನು ಕಂಡು (ತಮ್ಮ. ೩-೬೦); ಲಾಳವಟ್ಟೆಯ ಮಾಡಿದುವಾನೆಯೊಡಲನು 

೬ * ಆ ಕಣೆಗಳು (ಸಸಂ. ೨೪-೦೩೪) ; ಬಿಫ್ಲವರೆಚ್ಚೆ ಶರೆಗಳಿಂದಿ 
ಟೃಣಿಸುತಲೆಯ್ತಂದು ತಟ್ಟುರ್ಚೆ ರಿಪುಗಳ ಪೇರುರಗಳ ಲಾಳವಟ್ಟೆಯ 


ಮಾಡಿದವುಗ (ತಂತ್ರತಾಂ- 6-9): [ಲಾಳ್ಮ ಪಟ್ಟ] 
ಲಾಳವಾಟೆ (ನಾ). -ಲಾಳವಟ್ಟೆ : ಲಾಳವಾಟಿಗಳಾದವಾನೆಯ ಹಾಳು 
ವಡಲುಗಳು (869, ೭೪-೯೪). [ಎ ಲಾಳವಟ್ಟೆ] 


ಲಾಳವಿಂಡಿಗೆ, ಲಾಳಗುಂಡಿಗೆ, ಲಾಳಗುಡಿಗೆ, ಲಾಳಮುಂಡಿಗೆ. ಲಾಳ 
ವಂಡಿಗೆ, ಲಾಳವುಂಡಿಗೆ (ನಾ). ೧. ಬಾಗಿಲನ್ನು ಮುಚ್ಚಿ ಭದ್ರ 
ಪಡಿಸಲು ಅಡ್ಡಲಾಗಿ ಹಾಕುವ (ಮರದ) ಪಟ್ಟಿ: ಆಗಲ: 
ತಾಳು: “ಪರಿಘಃ ಪರಿಘಾತನಃ- ೨. ಉಳವಿಗೆ” (ಆಯು. 
೬4-3೦); ದಿಶಾಧಿಪರ್‌ ದಿಗಿಭಸಂಹತಿಯಂ ಮನವಮೊಲ್ಮು ಪಾರಿಸಲಿಕ್ಕಿದ 
ಲಾಇವಿಂಡಿಗೆಯ [ವಪ]ಬ್ಕಿಯೊಳಿರ್ದುದು ವಿಂಧ್ಯಪರ್ಪತಂ (ರ್ಥ. 
೬-8); ತಂದನು” ಮನದ ವೇಗದಿ ಬಾಗಿಲುಕ್ಕಿನ ಲೌಳವಿಂಡಿಗೆಯ (೧. 
4-4೬); 'ಜವನರಮನೆಯ ಮುಂಬಾಗಿಲ್ಲೆ ಲಾಳವಿಂದಿಗೆಯ೨ ಸವೆವೆನು 
(ಉಾಶುಕ್ಕ- ೪3-೨): ೨. (ಜಾಗಟೆಯನ್ನು ಬಡಿಯುವ) ದಂಡ... 
ಕೋಲು : ಒಂದೆಡೆ ಜಾಗಟೆಯನ್ನು ನೇತುಹಾಕಿದ್ದಾರೆ. ಅದನ್ನು 
ಬಾರಿಸುವ ಕಿರಿಯ ಲಾಳವಿಂಡಿಗೆಯೂ ಪಕ್ಕದಲ್ಲಿದೆ. (ಕಂಸ. ೦೦೯-೪). 
ಲಾಳಗುಂಡಿಗೆ : ೧. ಮಗದಿಗೆ ಲಾಳಗುಂಡಿಗೆ ಸ್ವಾಮಿವಂಚಕರ ಗಂಡ 
(ಎ೪: ೪೫, 6ರೂ. ೩6-04; 1391). ಲಾಳಗುಡಿಗೆ : ೧. ಶರಣಾಗತ 
ವಜ್ರಪಂಜರರುಂ ಗಡಿಗೆ ಲಾಳಗುಡಿಗೆ ಬಂಧುಜನಬಾನಧವರುಂ (೧೪. 31; 
ಕೊಳಕ್ಕೆ. ೦೦೩-3; 1681 2 ). ಲಾಳಮುಂಡಿಗೆ : ೧. ಹರಿನೀಲದಿಂದಲೆಸಿವ 
ಲಾಳಮುಂಡಿಗೆ ವರಕುಲಿಶದ ಬಲುಮೊಳೆಯಿಂ ಪಿರಿದು ರಂಜಿಪ ದ್ವಾರವಟ್ಟದ 
ಮಹಿಮೆಯನೊರೆವಡಿನ್ನಾರಳವಹುದು (೪24: ೩-03) : ಹುಲಿಮುಖದಂಕ 
ವಜ್ರದ ಕಂಬದಾಳೇರಿ ಬಲು ಲುಳಮುಂಡಿಗೆ (೩%ರ೫ಾ- ೫-೬). ಲಾಳ 
'ವಂಡಿಗೆ : ೧- ಮಾರುತಿ ಕಡುಹಿನಲಿ ಭುಗುಭುಗಿಪ ಭಾರಿಯ ಕಿಡಿಗೆದಲ್‌ 
ನೋಡಿದನು ಬಾಗಿಲ ಲಾಳವಂ[ ಊಕಾ. ವಿಂ]ಡಿಗೆಯ (ಕಾಸ. ೦೫-೩೬); 
ಲಾಳವಂ [ಜಾಕಾಂ-ವಿಂ]ಡಿಗೆಗಳಲಿ ಬಂಡಿಯ ಗಾಲಿಗಳ ಗಾಡಣೆಗಳಲಿ . . . 
ರಕ್ಕಸಭಟರಿಗಕ್ಕಜವಾದುದಾ ದುರ್ಗ (ತೊರಂಾ. ೬-೭-೦೩) ಲಾಳವುಂಡಿಗೆ : 
೧- ರಿಪುಬಲವನಸಿಯಿಟ್ಟರೆದವಿಭ ಬರಿಕೈಯ ಬಾರಿಯ ಲಾಳವುಂಡಿಗೆಯ 
ಸರಿಸಗುಂಡಿನೊಳೊಂದನೊಂದಿಟ್ಟೊರಸಿದವು (ಕುವ್ಮಾರೀ. 9-60); ಪೊಸ 
ಬೀಗ ಬಾಗಿಲು ಲಾಳವುಂ (ಕಾಣಾ: ಮುಂ]ಡಿಗೆ ಕಣ್ಣೆ ಸೆದವು ಕುಮ್ಮಟದೊಳಗೆ 


[ಲಾಳ 4 ಖಂಡಿಗೆ] 
ಲಾಳವಿಂಡಿಗೆ ` ನೋ. 
ಲಾಳವ್ಯವಹಾರಿ (ನಾ). ಲುಳದೇಶದ ವ್ಯಾಪಾರಿ: ಪರಶುರಾಮ 


ನಾಯಕೆ ಪೊಮ್ಮಣನಾಯಕ ಅಮ್ಮುಗಿ ನಾಯಕ 
ಸಮಸ್ತಲಾಳವ್ಯವಹಾರಿಗಳುಂ (ಎಕ. X11, ೨೦-೫೯ ; 1204). 
[ಲಾಳ್ಮ ೨. ವ್ಯವಹಾರಿ] 
ಲಾಳಾಜಳ 'ಲಾಲಾಜಲ' ನೋ: 
ಲಾಲ್ಗಿ, ಲಾಡ್ಮಿ, ಲಾಲ್ಮಿ (ನಾ): ೧. ಒಂದು ಬಗೆಯ ಗಲಗು.-ಬೆತ್ತ : 


ಪ್ರಮುಖರಪ್ಪ 


16 


*ವೀರಣಂ- 'ವೀರತರಂ- ೨ ಮರಕಬ್ಬಿನ ವೆಸರುಗಳು. ಕೆಲವರು ಲಾಳೀಕಡಿ 
ಯನ್ನುವರು” (೫8: ೦೫). ೨: ಬಟ್ಟೆಯನ್ನು ನೇಯಲು 
ನೇಯ್ಗೆಯವನು ಉಪಯೋಗಿಸುವ ಒಂದು ಸಾಧನ; ನಾಳಿ: ಸೀರೆಯ 
ನೆಯ್ಕುವಾತನೆ ಕೈಯ ಲಾಳಿ ನುಂಗಿತ್ತ ಕಂಡೆ (ನೋ, 9೦೬-೪೨೬); 


44 


ಲಿಂಗ 


ಹರುಗುಣಿ ಗೂಟ ಠವಣಿಗೋಲು ಲಾಳಿಯು . . - ನಾಲಿಗೆಗೂಟವನಿ! 
ದೊಂದುಳಿಯದ ಕಟ್ಟಿದನು (8ರು೫ಂ- 3-೪); ತರದೆ ಕೊಂಬಿನ ಲಾಳಿಯ 
ಮುಟ್ಟಿಸದೆ ರುಚಿರೆತರವಾದ ಪೊದಕೆಯಂ  ನೆಯ್ಸಿಕೊಳ್ಳು: 
(ಶಾಸೋತ್ರ- ೨-೬೦)- ೩. ಇಕ್ಕುಳ; ತಂಡಸ : “ ಇಕ್ಕುಟಂ ಲಾಳಿ ತಂಡಸ 
ಗಾರಿಕಾಖ್ಶಂ” (ಕುಂಕರಾ- 004-5)- 9: ಒಂದು ಬಗೆಯ ಆಯುಧ 
ಭೊಂಕೆನೆ ಮಿಡಿವ ಲಾಳಿಯ ಬಿಲ್ಲು ಪೆಟಲ್ಗಳ ಸಂಕುಲವಿರ್ದುದ| 


(cass. 30-9); ಜೇಡರ * ಲಾಳಿ 'ಯನ್ನು ಅನೇಕರ 
ನೋಡಿರಬಹುದು. ಹಾಗೆಯೆ ಸಿಡಿದಾಡುವ ಒಂದು ಇಬ್ಬದಿಮೊನೆಯ 
ಜಡವಾದ ಚಿ ಆಯಾಧವಿದು (೪43. ೩೭). ಲಾಡಿ, : ೨ 


ಎಂಥೆಂಥ ಎಂಜಿನ್‌ ಮಾಡಿ ಇರಿಸಿದಾನೆ . . . ಬೇಲು ಬಿಚ್ಚುವುದಕ್ಕೊಂದ 
ಹಬೇನ ಹತೋಟಿಯಲ್ಲಿಡುವುದಕ್ಕೊಂದು. ಲಾಡಿ ತಯಾರಿಸುವುದಕ್ಕೊಂದು 
ನೂಲುವುದಕ್ಕೆನಲವತ್ತೆಂಟು (15೦. ೩೩) - ಲಾಲ್ಮಿ: ೨. ಈ ಬತ್ತಿಗಳ 
ಮರದ ಲಾಲಿ' (೫॥ಶಿ100)ಗಳಿಗೆ ಸುತ್ತಲ್ಪಡುವುವು (ಉಂತ್ರ- 1: ೪0೬) 
ಲಾಳಿ ಆಡಿಸು.೧. ನೇಯು : ಅವನು ಪಾತ್ರಗಳನ್ನೂ ಘಟನೆಗಳನೂ 
ಎರಡುಕಥೆಗಳಗೆ ಮಧ್ಯೆ ಲಾಳಿಆಡಿಸಿದಂತೆ ಆಡಿಸಿ ಅವುಗಳನ್ನು ಹಾಸ 
ಹೊಕ್ಕಾಗಿ ನೆಯ್ದಿದ್ದಾನೆ. (8001-೦೦). ೨. (ಆಲಂ) ಅಲ್ಲಿಂದಿಲ್ಲಿ 
ಓಡಾಡಿಸು; ಅಲೆಸು: ನನ್ನನ್ನು ಲಾಳಿಅಡಿಸಬೇಡ (64) 
{< ೫ಂ. ನಾಲೀ] 
ಲಾಳಿ (ನಾ). ಲಾಟದೇಶದವಳು : 
(ತತುಶಿ- ೯4): [ಲಾಳ್ಮ + --ಇ್ವ] 
ಲಾಳಿಕೆ (ನಾ): ಬಾಯಿ ಕಿರಿದಾದ ಪಾತ್ರೆಗೆ ದ್ರವವಸ್ತುಗಳನ್ನು ಹಾಕಲ 
ಬಳಸುವ. ಅಗಲ ಕಿರಿದಾಗುತ್ತಾ ಹೋಗುವ ಕೊಳವೆ; ಬುದ್ಧಿವಂತ 
ಪನ್ನಾಲೆ ; ಗಾಜಿನ ಪಾತ್ರೆಯಲ್ಲಿರುವ ನೀರಿಗೂ ಲಾಳಿಕೆಯಲ್ಲಿರುವ” ದ್ರಾಃ 
ಣಕ್ಕೂ ಒಂದು ತೆಳುವಾದ ಪೊರೆಯಿದೆ (ಸಕ್ಕಕಾ- ೪); ಲಾಳಿಕೆಯಂ 
(ಫನ್ನಲ್‌) ಅಗಲ ಕಿರಿದಾಗುತ್ತ ಹೋಗುವ ಕೊಲ್ಲಿ (ಕಂಕೋ. 1* ೩೨೩); ತ 
ಕೆಳಗೆ ವೂಡಿ ಮಲಗಿಸಿ ಮೂಗಿನಲ್ಲೊಂದು. ಲಾಳಿಕೆ ಇಟ್ಟರ 
(ತುತ್ಕುಪು- ೨೪). [< ಸಂ. ನಾಲಿಕಾ] 
ಲಾಳಿಕೋಲು (ನಾ). ಒಂದು ಬಗೆಯ ಆಯುಧ : ತುರುಕಸಿಂಗಾ 
ಖೇಡೆಯ ಲಾಳಿಕೋಲ ನಿಷ್ಟುರವಾಕ್ಕದಾಳ್ಗಳೊಗ್ಗಿನೊಳು ಚುರುಚುರನೆಯ 
ಕೈಮುಗಿದು (603: ೨೨-೩೬)- [ಲಾಲಿ 4 ಕೋಲ್ಕು (ಆ ಕೋಲ್‌,)] 
ಲಾಳತ ` ಲಾಲಿತ' ನೋ. 
ಲಾಂತೆ (ನಾ): ಸಂತೋಷ; ಲಳಿತೆಯ ರಮಣೀಯರಸಗಳ ಸೂಳು ನುಡಿಗೆ! 


“ಲಾಟಿ-ಲಾಳಿ[ಖಾಕಾಂ. ಟ್‌] 


- ಕಥೆಗಳನೊಲಿದು ಬಣ್ಣಿಸುವೆ (8ರ. ೦-೬). [ಎಸಂ. ಲಾಲಿತ 
ಲಾಟಿ "ಲಾಳ ' ನೋ. 


ಲಾಲಬಾಸೆಗ (ನಾ). ಲಾಳದೇಶ ಭಾಷೆಯನ್ನು ಆಡುವವನು : ಲಾಟಂ - 

ಲಾಬಂ, ಲಾಟಭಾಷಿಕಂ : ಎ ಲಾಟಬಾಸೆಗಂ (ಕನುರ- 30 ಶ್ರಯೋ). 
[ಲಾಟ (-ಲಾಳ್ಯೆ) 4 ಬಾಸ್ಕೆ .. _ ಗೃ] 

ಲಿಂಗ (ನಾ). ೧. ಚಿಹ್ನೆ ; ಗುರುತು: ಶಿರಸ್ಸೆಂಬ ಸ್ಮಾನಾಷ್ಟಕದಲ್ಲಿ ಪ್ರಾ 
ವಾಯುುಸಂಬಂಧಮಾಗಲಲ್ಲಿ ಪುಟ್ಟುವ ಅರ್ಣ ವರ್ಣ ಬೀಜ ಲಿಂ 
ಮಾತೃಕೆ ಶುದ್ಧಗೆಯೆಂಬ ಪರ್ಯಾಯ ಸಂಜ್ಞೆ (ಏನೇಕ- ೦೬೦); ಶ್ರುತಿ ಎಂದ 
ಬಾಯಿಬಿಟ್ಟು ಹೇಳುವ ಶಬ್ದವು ; ಲಿಂಗವೆಂದರೆ ಅದೆಂದು ತಿಳಿಸುವ ವಿಶೇಷ 
ರೂಪವಾದ ಗುರುತು (9 ಶ್ಮಠಾ: ೨03 920) ; ಭಾರತೀಯಮೂರ್ತಿಶಿಲ್ಪ 
ಹೆಗ್ಗುರುತು: ಅದರಲ್ಲಿನ ಚಿಹ್ನೆ: ಲಿಂಗ ಅಥವಾ ಸಂಜ್ಞೆ (411i 
(೫ರ೮-50೬)- ೨. ಗಂಡಸಿನ ಜನನೇಂದ್ರಿಯ: “ಶಿಶ್ನ; , ಶೇಘಃ, ಮೇಢ್ರ; 

| ಲಿಂಗಂ: ಮೇಹನಂ. ಶೇಫಸ್‌-ಈ ೬ ಶೇಫಂ'' (ಹಲು: ೮೬-೩೬೦) 


ಲಿಂಗಕಲ್ಲು 


ಲಿಂಗಂ ಬೆನ್‌ ಜಂಘಾಯುಗಳಂಗಳುಮೆಂಬೀ ಪ್ರದೇಶಮಿವು ನಾಲ್ಕುಂ 
ಹ್ರಸ್ಟಂಗಳೆನೆ . . . ನಿಧಿಪುರುಷಂ (ರೋಕೋಶ- 0೦-೪೬). ೩. ಸ್ತೀ ಅಥ 
ಪುರುಸಚಿಹ್ನೆ : : ಈ ನಿಯಮವನ್ನು ಲಿಂಗಭೇದವಿಲ್ಲದೆ ಅನುಸರಿಸಬೇಕು 
(ಕೊಂ). ೪. ದೇವಸ್ಥಾ -ನೆಗಳಲ್ಲಿ' ಪ್ರತಿಷ್ಠಾಪಿಸುವ ಶಿವನ ಪ್ರತೀಕ 
ವಾದ ಮೂರ್ತಿ ; ಸ್ಥಾವರಲಿಂಗ ; ವರಸುಗ ಲಿಂಗ ಶರಣುಗು (ew. 
೬-೬); ನಮ್ಮೂರ ದೇವಸ -ನದಲ್ಲಿ ಈ ದಿನ ಲಿಂಗದ ಪ್ರತಿಷ್ಠಾಪನೆ ಇದೆ 
(69). ೫. [ವೀಶ್ಶೆ ೈ) ಮೈ: ಮೇಲೆ ಧರಿಸುವ ಶಿವನ ಒಂದು ಪ್ರತೀಕ; 
ಇಷ್ಟಲಿಂಗ: ಹೊತ್ತಾಜ "ಎದ್ದು ಅಗ್ವವಣಿ ಪತ್ರೆಯ ತಂದು ಹೊತ್ತು 
ಹೋಗದ ಮುನ್ನ ಪೂಜಿಸು ಲಿಂಗವ Es 0೭೨) ; ಲಿಂಗನಿಜಸದ್ಭಾವ 
ದೊಳು ಮನಂ ಮುಳುಗಿ (688 0-8); ಲಿಂಗಕ್ಕೆ ಕಡೆಯಲ್ಲಿ ಲಿಂಗಿಲ್ಲ 
ದೆಡೆಯೆಲ್ಲಿ ಲಿಂಗದೊಳು ಜಗವು ಅಡಗಿಹುದು ಲಿಂಗವನು ಹಿಂಗಿದವ 
ರುಂಟೆ (48೧: 0೦೦). ೬. [ತರ್ಕಶಾ] ಪ್ರಮಾಣ ; ಪುರಾವೆ: "ಅನು 
ಮಾನ'ದಲ್ಲಿ ಸಾಧಕವಾದ " ಲಿಂಗ 'ಕ್ಕಿರುವ ವರ್ತನೆಯನ್ನೇ ವ್ಯಂಜಕತ್ವ 
ದಲ್ಲಿಯೂ ನೋಡಬಹುದು (ರಣ್ಮಲೋ. 303). ೭, (ವ್ಯಾಕ] 
ಪುಂ. ಸ್ತ್ರೀ, ನಪುಂಸಕಗಳ ಸೂಚನೆ: ನೀನಅ ಕರ್ಣಾಟಕದೊಳ್‌ 
ಪೀನಂ ಸ್ತ್ರೀ ಪುಂ ನಪುಂಸಕೋಭಯ ಪುಂ ಸ್ತೀ ಸ್ತ್ರೀನಪ್ಸಮಸ್ತ 
ವಾಚ್ಯಾನ್ಯೂನಾವ್ಮಯಮೈದು ಲಿಂಗಮೊಂಬತ್ತು. ತೆಜಿಂ (ಕರರ: 66); 
ಲಿಂಗವೆಷ್ಟು ವಿಧವು? ಪುಲ್ಲಿಂಗವೆಂತಲೂ ಸ್ತ್ರೀಲಿಂಗವೆಂತಲೂ ನಪುಂಸಕ 
ಲಿಂಗವೆಂತಲೂ ಮೂರು ವಿಧವಾಗಿರುವದು (ಕೂತುಗ- ೬)... ೮, 
ಯಾವುದೇ ಪ್ರತ್ಯ ಯ ಮೊದಲಾದುವುಗಳು ಸೇರದೆ ಇರುವ ಶಬ್ದದ 
ಮೂಲರೂಪ ; ಪ್ರಾತಿಪದಿಕ ; ಕ್ರಿಯೆಯಂ ನುಡಿಯದುದು ಎ 
ಯನಿಲ್ಲದುದರ್ಥಮಖಳ್ಳುದಂತದು ಲಿಂಗಂ (ಕಮರ: ಬ) ; ಧಾತು ಪ್ರತ್ಯ 
ಯಾಂತಗಳಲ್ಲದ ಅರ್ಥವುಳ್ಳ ಶುಗಳು ಲಿಂಗವೆಂದು ಹೇಳಲ್ಪಡುತ್ತದೆ 
(ಕೂಗ. ೩9)..." ಅನುಮಾನದೊಳು ಮುಷ್ಯದೊಳು ಪ್ರಕೃತಿಯೊಳು 
ಶೈವಮೂರ್ತಿಯೊಳು ಲಿಂಗಮಕ್ಕುಂ  (ಬೂಗಣ. ox0-10)- 
ಅಂಗದ ಕಬ್ಬುಎಲಿಂಗಮುದ್ರೆಯಿರುವ ಕಲ್ಲು : ನಾಲ್ಕುಂ ದೆಸೆಯೊಳು 
[ಳ್‌] ನಟ್ಟ ಲಿಂಗದ ಕಲ್ಲುಗಳು[೪೯] (44038 - ೦8-೭೮; 1186)- ಲಿಂಗದ 
ಕಾಯಿ -- ಶಿವಲಿಂಗವನ್ನಿಡುವ ಕರಡಿಗೆ; ಚೌಕ: ಅವರು ಲಿಂಗದ 
ಕಾಯನ್ನು ಕೊರಳಲ್ಲಿ ಹಾಕಿದ್ದಾರೆ. (643). ಲಿಂಗದ ಬೀರ, ಲಿಂಗದ 
ವೀರ ಇ ವೀರಭವ್ರನ ಖಡ್ಗ ಹೇಳುವ ಕಾಯಕದವನು; ಪುರವಂತ ; 
ಲಿಂಗದ ಬೀರರು ಖಚ್ಛ ಹೇಳುತ್ತಾರೆ. (ಕತಿ); ಲಿಂಗದ ವೀರರ ಕುಣಿತ. 
ಗಡ್ಡುರಕುಣಿತ . , . ಗಮನಾರ್ಹ ನೃತ್ಯಗಳು (೪0೪4: 1, tor): [ಸಂ.] 
ಲಿಂಗಕಲ್ಲು (ನಾ). ಲಿರಿಗದ ಮುದ್ರೆಯುಳ್ಳ ಗಡಿಕಲ್ಲು; ಬಡಗಲು 
ಬಟ್ಟೆಯ ನಟ್ಟ ಲಿಂಗಕಲ್ಲು (ಎಇ: ೫111, 0೬೨-೪೦; 1656)- 
[ಲಿಂಗ + ಕಲ್ಲು (ಆ ಕಲ್‌,)] 
ಲಿಂಗಕಾಣಿಕೆ (ನಾ). ಒಂದು ಬಗೆಯ ತೆರಿಗೆ: ಯುವಿರ್ರಿಗೆ ಚಪರಕಾಣಿಕ 
ಯಿಲ್ಲ ಮರ್ರಿಕಾಣಿಕೆಯಿಲ್ಲ ಡೊಂಬಕಾಣಿಕೆಯಿಲ ಲಿಂಗಕುಣಿಕೆಯಿಲ 
(av: ಸ), ಗುಲ್ಮ ೩೯-೩೩ i) [ಲಂಗ _ ಕಾಣಿಕೆ (ಎ ಕಾಣಿ] 
ಲಿಂಗಗ್ರಾಹಕ (ನಾ). ಶಿವತತ್ವವನ್ನು ಅರ್ಥಮಾಡಿಕೊಂಡವನು,-- 
ತಿಳಿದವನು : ಶಿವಲಿಂಗಾರ್ಚನಾತಿಸ್ನೇಹದೊಳು ಕುಳ್ಳಿರ್ದು ಲಿಂಗ 
ಗ್ರಾಹಕಂ ಬಸವಣ್ಣನಿಹ ಸದ್ಭಾವಮಂ ನೋಡಿ (0ಸಫ್ಯ. ೩೩-9೩)- [ಸಂ.] 
ಲಿಂಗಜ (ನಾ). ೧: ಇಂದ್ರಿಯ ಮೂಲಕವಾಗಿ ಬಂದ ಜ್ಞಾನ : ಶ್ರುತ 
ಭೇದಂ ತದೈೇದದ್ದಿತಯಂ ಲಿಂಗಜಮುಮಾವಗಂ ಶಬ್ದಜಮುಂ ಅಲ್ಲಿ 
ಲಿಂಗಜಮನೇಕಭೇದಮನಂಗೀಕರಿಸಿರ್ಕುಮಾವಗು (ತಂದ್ರು: ೦೪-೪)- 
ಪಿ: ಲಿಂಗಾಯತ ; ತೋರದಂತಿನ್ನನ್ಮರೆಲ್ಲರಿಗೋಸರಿಸಿದ ಲಿಂಗಜರನೇ 
ವಿಸ್ತಾರಗೈವ ಪ್ರ ಧಾನಿಬಸವನು ಕೇಳಿ ಸಮ್ಭುಧರು (6-4. 6-33). [ಸಂ.) 


[3 


4 


೭೭೧೨ 


| ಲಂಗದೇಆ (ನಾ). 


«| 


ಲಿಂಗಧರ 


ಲಿಂಗತತ್ವ (ನಾ). ಶಿವಲಿಂಗದ ವಿಚಾರವನ್ನು ತಿಳಿಸುವ ತತ್ವ: ಶಿವತತ್ವ: 
ಹಗೆ ೨೫ ತತ್ವಗಳು ಲಿಗೈಕ್ಕವಾದಲ್ಲಿ ಆ ಲಿಂಗತ್ವ! ಗಳಿ ಹನ್ನೊ ದು 
ತಾವು ಪರಸ್ಪರ ಕೂಡಿಕೊಂಡು 'ಪೋಗುವವು (sata: ೨೬). [ಸಂ.] 

ಲಿಂಗತನು (ನಾ). ೧. [ವೀಶೈ] ಸೂಕ್ಷ್ಮಶರೀರ: ಲಿಂಗತನುಚಿಚ್ಛಾಯೆ 
ಯೊಳು ತಾ ಸಂಗಿಸಿ (ಅನ್ನು: ೩-00). ೨. ದೇಹದಲ್ಲಿ ಇಷ್ಟ ಲಿಂಗವನ್ನು 
ಧರಿಸಿರುವವನು ; ಲಿಂಗಧಾರಿ ; ಆಹಂಕಾರಕ್ಕೆ ಎಡೆಗುಡದೆ ಲಿಂಗತನು 
ವಾಗಿರಬೇಕು (೧4ರ: 600)- ೫.) 

ಲಿಂಗತೊಂಡೆ. (ನಾ). ಒಂದು ಬಗೆಯ ತೊಂಡೆಯ ಗಿಡ : ಲಿಂಗತೊಂಡೆ, 
ಶಿವಲಿಂಗಿ (ಖೈ 80. 09-38)- [ಲಿಂಗ *- ತೊಂಡೈ./ತೆಲು, ಲಿಂಗದೊಂಡ] 


39|ಲಿಂಗತ್ರಯ. (ನಾ)-. ೧- [ವೀಶೈ] ಇಷ್ಟ, ಪ್ರಾಣ ಮತ್ತು ಭಾವ 
ಎಂಬ ಮೂರು ಲಿಂಗಗಳು : ಇಷ್ಟಪ್ರಾಣ ಹಸದ ಲಿಂಗ 
ತ್ರಯಗಳನು ನೆಲೆಗೊಳಿಸಿ (6೫ 0. 9); ಇಷ್ಟ ಪ್ರಾಣ ಭಾವವೆಂಬ 


ಲಿಂಗತ್ರಯಂಗಳಂ ಕಳೆದು (ಅತ್ರಿ ೬೦-ಟೀಕ). ೨. [ನ್ಯಾ ಕ] ಪುಲ್ಲಿಂಗ, 
ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಎಂಬ ಮೂರು ಬಗೆಯ ಲಿಂಗ 
ಗಳು: ಅವ್ಯಯಲಿಂಗಂ ಸಪ್ತವಿಭಕ್ತಿಗಂ ಲಿಂಗತ್ರ ಯಕ್ಕಂ ವಚನತ್ರಯಕ್ಕಂ 
ಸರಿಯಾಗಿರ್ದ ತೆಟದಿನರ್ಥಮಂ ಕುಡುಗುಂ (ಕನುರ- ೪೦ ನ ತ್ತಿ): [ಸಂ.) 

ಲಿಂಗದಾಹ (ನಾ). ಉರಿಮೂತ್ರರೋಗ : ಅಯಿಲೇಯಾದಿ ಚೂರ್ಣ 

* ಆ ಚೂರ್ಣವಂ ಸಕ್ಕರೆಗೂಡಿ ಹಸುವಿನ ಹಾಲಿನಲ್ಲಿ ಸೇವಿಸಲು . . . 

ಕಾಮೂಲೆ, ಶಿರೋದಾಹ, ಲಿಂಗದಾಹ ಪರಿಹರಮಕ್ಕುಂ 
(44ನ್ಮಿ. ove) [ಸಂ.) 

ಅಿಂಗದೇಕ್ಷೆ (ನೂ). ಇಷ್ಟಲಿಂಗವನ್ನು ಧರಿಸುವ ದೀಕ್ಷೆ: ಕಾಳಾಮುಖರು 
ಈ ಹೊಸ ವೀರಕೈವಪಂಥದಲ್ಲಿ ಲಿಂಗದೀಕ್ಷೆ. ಶಿಕ್ಷೆಗಳಿಗೆ ಗುರುಗಳಾಗಿ. 
ಶೆಂಗಮರೆಂದು ಕರೆಸಿಕೊಂಡರು ($4೪00: ou): [ಸಂ. ಲಿಂಗದೀಕ್ಷಾ] 

ಲಿಂಗದೂರ (ನಾ). ಲಿಂಗತನುವಲ್ಲದವನು : ತನ್ನ ಅನುವ ತಾನಅಸಿಯದೆ 
ಬಂದುಂಬ ಜಂಗಮದಲ್ಲಿ ಅಂಗವನಜಸುವ ಲಿಂಗದೂರರಿಗೇಕೆ ಜಂಗಮಭಕ್ತಿ 
(saves. ೨೭-೦೦೯) - [ಸಂ.] 

ಲಿಂಗದೆರಿಗೆ (ನಾ). ಒಂದು ಬಗೆಯ ತೆರಿಗೆ : ಕನಗೊಂಡನಹಳಿ ಗ್ರಾಮವಲಿ ` 
ಲಿಂಗ [ಧಾ] ರಿಗಳು ಕೊಡುವಂಥ ಲಿಂಗದೆರಿಗೆಯನು ಸಮರ್ಪಣೆಮಾಡಿ 
(೩₹39- 1%-11, ೬೬೩6-೦೩: 3660). [ಲಿಂಗ + ತೆರಿಗೆ (-ಆ ತೆಟ್‌ಗೆ)] 

ಲಿಂಗದೆರಿಗೆ : ಕೊಟೂರಸೀಮೆಯೊಳಗಣ ಬಾಗುಳಿಯ 
ನಾಯಿಂದರಿಗೆ ಕಾಣಿಕೆ ಕಡಾಯ ಬಿಟಿ ಕೊಟಣ ಬತೆಅಕಿ ಲಿಂಗದೆಟ* 
ಏನೂಯಿಲು (1993. 1x-51, ೬೨೨-೦೯; 1647)... [ಲಿಂಗ 4 ತೆಲಕ್ಕಿ] 

ಲಿಂಗನೇಹ (ನಾ). ಸೂಕ್ಷ್ಮಶರೀರ: ಲಿಂಗದೇಹವ ಹೊದ್ದಿದಂತಿಹ 
ಸಂಗವದಜಕೊಳೆಗಿಲ್ಲ (ಕ್ಮುತ-. 3-09) ಒಬ್ಬೊಬ್ಬ ಜೀವನಿಗೂ ದೇಹಾ 
ವರಣಗಳುಂಟು, ಅವಾಪುವೆಂದರೆ: ಮೊದಲು ಜೀವನ ಸ್ವರೂಪದೇಹ. 


ಎರಡನೆಯದು ಲಿಂಗದೇಹ (೩6. 4-೭ ಏಕೀತಾರ್ಕ): * ಲಿಂಗಶರೀರ ' 
ಪರ ೫] 
ಲಿಂಗದೇಹಿ (ನಾ). ಲಿಂಗದೇಹವನ್ನುಳ್ಳವನು ;  ಸೂಕ್ಷ್ಮಶರೀರಿ : 


ದೇಹಗುಣಗಳಳದು. ಲಿಂಗದೇಹಿಯಾದ ಶರಣನು ಬಾಹಿರಂಗದ ಬಳಕೆ 
ಮಾಯಾಮೋಹವನ್ನು ಜಟ್‌ದನು (465. ೨60-040). 
[ಸಂ. ಲಿಂಗದೇಹಿನ್‌] 

ಲಿಂಗೆಧರ (ನಾ). ಇಷ್ಟಲಿಂಗವನ್ನು ಧರಿಸಿದವನು ; ಲಿಂಗವಂತ; 
ವೀರಶೈವ : ಆನೆಗೊಂದಿಯ ಕಾಡವೀರನೆಂಬ ಲಿಂಗಧರ([ನೂ) . . - 
ಕೊಡುವಂಥ ಲಿಂಗದೆರಿಗೆ (A. 1೫-81, ೬೩5-00; 1550)4 ಲಿಂಗಧರಾ 
ಧರಪ್ರತತಿ ಲಿಂಗಮಹೀರುಹಪಂಕ್ತಿ ಲಿಂಗತೀರ್ಥಂಗಳ ರಾಜಿ. - - 
ಕಣ್ಣೆಸಿದಿರ್ದುದು. (ನೃತ್ರ- ೦೦-೨4). [ಹಂ.] 


ಲಿಂಗಭಾರಕ 


ಲಿಂಗಧಾರಕ (ನಾ)- ಲಿಂಗಧರ : . ನಿರತಿಶಯಕಾಪೀನಕಂಥಾವರಣ 
ಶರಣರು. ಕಕ್ಷಕರತಳಸುರುಚಿರೋರಸ್ಥಳಕಲಿತಶಿವಲಿಂಗಧಾರಕರು (my: 
86-80): ಗುರುಕಾರುಣ್ಯ ಹೊಂದಿದವನು ಯಾವಾಗಲು ಲಿಂಗಧಾರಕ 
ನಾಗಿರತಕ್ಕದ್ದು (ರೇರಾನ- ೧೬-೨೦ ಏಿನರ6ೆ)- [ಸಂ.] 

ಲಿಂಗಧಾರಣ (ನಾ)- [ವೀಶೈ] ದೀಕ್ಷಾಪೂರ್ವಕವಾಗಿ ಇಷ್ಟಲಿಂಗವನ್ನು 
ಕಟ್ಟುವುದು, ಧರಿಸುವುದು : ಭಕ್ತನು ಲಿಂಗಧಾರಣಮಾಡಿದ ಬಳಿಕ 
ತನ್ನನ್ನು ನಾನಾದಿಕ್ಕಿಗೆ ಒಯ್ಯುವ ತತ್ವಗಳ ಸಮುದಾಯವನ್ನು ನಿವಾರಣೆ 
ಮಾಡಬೇಕು (ರಯ. ೧೫-೨೨ ಂನರಕೆ) ನ ದೀಕ್ಷೆಯನ್ನು ಹೊಂದದವನ 
ಲಿಂಗಧಾರಣಕ್ಕಿ ಅರ್ಹನಲ್ಲ (ಕಾಕರ ೨೫). [ಸಂ.] 

ಲಿಂಗಧಾರಣೆ (ನಾ). ಎ ಲಿಂಗಧಾರಣ : ಲಿಂಗಧಾರಣೆಯಾದ ಬಳಿಕ ಆ 
ಲಿಂಗವೇ ಭಕ್ತನಿಗೆ ಗುರುಸ್ವರೂಪವು (ರನ. ೦೫-೨೦, ಏನರ) 

[ಸಂ. ಲಿಂಗಧಾರಣ] 

ಲಿಂಗಧಾರಿ (ನಾ).೧. ಎಲಿಂಗಧರ : ಅವರಿವರುಯನದಿನ್ನೆಲ್ಲರೊಂದೇ ಲಿಂ. 

ಧಾರಿಗಳೇಕಕೂಟದಲಿ ಲಿಂಗವನ್ನು ತನ್ನ, ಹಸ್ತ 


(ವಜ್ರ: 66-೨೭) 


ಕರಿಸಿ... ಧ್ಯಾನಯುಕ್ತನಾಗಿರುವದು: ಲಿಂಗಧಾರಿಯ ಕರ್ತವ್ಯ 
(ರೇ: ೦೩-೨೦ 868) ; ಪಾಶುಪತಯೋಗಚಿಹ್ನೆಗಳುಳ್ಳವನೇ ಲಿಂಗ 


* ಇವರೇ ಲಿಂಗಿಗಳು ಎಂದು . . , ಕಾಳುಮುಖರ ಬಗ್ಗೆ ಹೇಳಿದೆ 
(ಕೊಳಂಂ: 09): ೨. ಒಂದು ಬಗೆಯ ಮರ :(ಕೋಣನ ಕೊಂಬುಮರ, 
ಲಿಂಗಧಾರಿ, ಅಂಬಾರಿಹೊಡೆ (ಫು 8ಗಿ- ೬4-0೩೮೪). [ಸಂ. ಲಿಂಗಧಾರಿನ್‌] 

ಲಿಂಗಪತ್ರಿಕೆ (ನಾ). (?) : ಮೊದಲ ಪದನಪಭ್ರಂರಕ್ಕೆ ಬಾರದೆ ಉತ್ತರ 
ಪದಂ ತದ್ಭವಮಾದ ಸಮಾಸಕ್ಕೆ... ಪಾದಶೃಂಖಲೆ --ಪಂದಸಂಕಲೈ, 

ಂಗಪತ್ರಿಕೆ--ಲಿಂಗವತ್ತಿಗೆ (ಕನುರ- ನ. ೬೦ ಪ್ರಯೋ). (2) 
ಲಿಂಗಪಥ (ನಾ). [ವೀಶೈ] ಲಿಂಗೈಕ್ಕಸಾಧನೆಯ ದಾರಿ; ಮೋಕ್ಷಮಾರ್ಗ: 
ಎನಗೆ ಗುರುಪಧವ ತೋಜ್‌ದವರಾರು ಲಿಂಗಪಥವ ತೋಟಿದವರಾರು 
(6ಸನ, 642): ಲಿಂಗಪಥದಲ್ಲಿ ನಡೆಸಿ ಮಹಾಲಿಂಗಪದದಲ್ಲಿ ನಿಲಿಸುವಾತ 
ಜಂಗಮ (ಮೋಳವತಿ, 000 ಶ್ರಸ್ತಾತನೆ). [ಸಂ.] 

ಲಿಂಗಪ್ರತಿಷ್ಠೆ (ನಾ). (ಪೂಜೆಗಾಗಿ ದೇವಸ್ಥಾನ ಮೊದಲಾದೆಡೆಗಳಲ್ಲಿ) 
ಶಿವಲಿಂಗವನ್ನು ಸ್ಮಾಪಿಸುವಿಕೆ; ಕಲ್ಲ ಮನೆಯ ಮಾಡಿ ಕಲ್ಲ ದೇವರ 
ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕೆಡೆದರೆ ದೇವರೆತ್ತ ಹೋದರೋ ಲಿಂಗ 
ಪ್ರತಿಷ್ಠೆಯ ಮಾಡಿದವಂಗೆ ನಾಯಕನರಕ (6ಫತಂ, ೩೦-೨೦೨). 

[ಸಂ. ಲಿಂಗಪ್ರ ತಿಷ್ಠ] 
ಲಿಂಗಪ್ರಸಾದ (ನಾ)- ಈಶ್ವರಲಿಂಗಕ್ಕೆ ಅರ್ಪಿಸಿದ ನೈವೇದ್ಯ: ಲಿಂಗ 
ಪ್ರಸಾದವನುಂಡು ಅನ್ಯದೈವಂಗಳ ಕೊಂಡಾಡುವವರ ನಃ ನಿ ಕೊಡಲ 
ಸಂಗಮದೇವನು ಆ ಭಂಡರಿಗೆ ವಣಡಿದ ಹುಳುಗೊಂಡವನು (64: ೬ಂ೬): 
ಅಸಮಭಕ್ತಪ್ರಾಣನಿಧಿ ಕರಮೊಸೆದು ಕೈಕ್ಸೈಯಿಂದವಾರೋಗಿಸುತಿರಲ್‌ 
ಲಿಂಗಪ್ರಸೌದವನು (ಬಸು. ೩4-03). [ಸಂ.] 
ಲಿಂಗಪ್ರಸಾದಿ (ನಾ): [ವೀಶೈ] ಲಿಂಗಪ್ರಸಾದವನ್ನು ಪಡೆದವನು : 

ಆಧಿಯಿಲ್ಲದಿದ್ದಡೆ ಲಿಂಗಪ್ರಸಾದಿಯೆಂಬೆ ಮ್ಯಾಧಿಯಿಲ್ಲದಿದ್ದಡೆ ಜಂಗಮ 
ಪ್ರಸಂದಿಯೆಂಬೆ (9ನಕಂ. ೩6-0೬೭); ಲಿಂಗಪ್ರಸಾದಿಗಳಲ್ಲದವರ ಸಂಗ 
ಭಂಗವೆಂದುದು ಗುರುವಚನ (೦೫6. ೭೪೦)- [ಸಂ. ಲಿಂಗಪ್ರಸಾದಿನ*] 
ಲಿಂಗಪ್ರಾಣಿ (ನಾ). [ವೀಶೈ] ಲಿಂಗವೇ ಪ್ರಾಣವಾದವನು ; ಪೂರ್ವ 
ಬೀಜವಾಯುಪ್ರೂಣಿಯಲ್ಲ ಲಿಂಗಪ್ರಾಣಿಯಾ ಶರಣನು (ಕಸವ. ೭೩) : 
ಎನ್ನ ದೇಹೇಂದ್ರಿಯ ಮನಃಪ್ರಾಣಾದಿಗಳು ಲಿಂಗದ ಸತಿಯರಾಗಿ ಲಿಂ. 
ಕೈಂದೆ ಬಯಸಿ ಲಿಂಗಪ್ರಾಣಿಗಳಾದ ಕಾರಣ ಲಿಂಗಕ್ಕೆಂದೆ ಕೈಕೊಂಡೆನು 
[ಸಂ. ಲಿಂಗಪ್ರಾಜಿನ*] 
“ಲಿಂಗಸ್ಕಾನಗಳೂ ಲಿಂಗಸ್ವರೂಪಗಳೂ 


(ರಿಸ: ೨೦-೩6) - 
ಲಿಂಗಮುಖ (ನಾ)- [ವೀಶೈ) 


೭೭೧೩ 


ಲಿಂಗವಿಕಾರಿ 


ಆದ ನಾಸಿಕ, ಜಿಹ್ವೆ, ನೇತ್ರ, ತ್ವಕ್ಕು. ಶ್ರೋತ್ರವೆಂಬ ಜ್ಞಾನೇಂದ್ರಿ 
ಯಂಗಳು ಮತ್ತು ಗುದ: ಗುಹ್ಯ, ಪಾದ, ಪಾಣಿ, ವಾಕ್ಕು 
ಗಳೆಂಬ ಕರ್ಮೇಂದ್ರಿಯಂಗಳು ಲಿಂಗಮುಖಗಳೂ ಆಗಿರುವುವು” 
(ಕಂಸ. ೯೪): ನರಜನ್ಮದಲ್ಲಿ ಹುಟ್ಟಿ ಲಿಂಗಮುಖವನಜ್‌ಯದೆ ಉದಮದ 
ಸೊಕ್ಕಿ ತಲೆಗೇಟತ್ತೆ ಅಯ್ಯಾ (೧4ರ. ೩೮೪)- [ಸಂ.] 


ಲಿಂಗಮುದ್ರೆ (ನಾ)-("ಇದು ದೇವರಿಗೆ ಸೇರಿದುದು' ಎಂದು ತೋರಿಸಲು 
ಎತ್ತು. 


ಬ 


ಕಲ್ಲು ಮೊದಲಾದುವುಗಳ ಮೇಲೆ ಒತ್ತುವ ಅಥವಾ 

ವ) ಲಿಂಗದ ಗುರುತು,- ಚಿಹ್ನೆ: ಬೀದಿಯ ಬಸವಂಗೆ 
ಪಶುವಿಂಗೆ ಹುಟ್ಟಿದ ಕಣುಹೋರಿಗಳು. ಬಸನಗಳಪ್ಪು, ವೆ 

ಮುದ್ರೆಯನೊತ್ತದನ್ನಕ್ಕರೆ (ಕನ್ನಳ.ಕ. 0೯೨-939) ; ಲಿ:ಗಮುದ್ರೆಯ. 
ಸೀಮೆಯ ಮೃತ್ತಿಕೆ ಮರ ಕಲ್ಲು ಮುಂತುದ ಮತ್ತಾವ ಗುಣಂಗಳಿಲ್ಲವೂ 
ಲಿಂಗಧು:ರಣದ ಸ್ಥೀಮೆಯಾ। (೨ರೇಕ್ಕ: ೭೪) ; ಸ್ವತಃ ಇಳಕಲ್ಲ ಮಹಾಂತ 
ಸ್ವೌಮಿಗಳವೆರೇ - . - ಲಿಂಗಮುದ್ರೆಗಳನ್ನು ಸ್ಥಾಪಿಸಿದರು (14: ೪೨) 
ಲಿಂಗಮುದ್ರೆಕಲ್ಲು. ಲಿಂಗಮುದ್ರೆಯ ಕಲ್ಲು «ಎ ಲಿಂಗದ ಚಿಹ್ನೆಯುಳ್ಳೆ 

(ಗಡಿ)ಕಲ್ಲು: ಹೊಲ ಮಾಡಿಬಿಟ್ಟು ನಾಲ್ಕುಮೂಲೆಗೂ ನಾಲ್ಕು ಲಿಂಗ 
ಮುದ್ರೆಕಲ್ಲು ನಡಿಸಿ ಕಾವುಕಟ್ಟು ಮಾಡಿಸಿಬಿಡು (ರಳಕು. ೪೪0 ; ಆ 
ಶಾಸನಿಗರು ಆ ದೇವರ್ಗ್ಗೆಯಂಗಡಿಗೆ ಲಿಂಗಮುದ್ರೆಯ ಕಲ್ಲ ನಡಿಸಿಕೊಟ್ಟರ್‌ 
(ಎ3. 1೫. ೨೫-೩4; 1245) : ಬಾಣೆ:ಶ್ವರದೇವರ ಲಿಂಗಭೋಗರಂಗೆ 
ಭೋಗಕ್ಕೆ ಬಯನಾಡೊಳಗಣ ಬಾಣೂರನು ಹುಲಿಕಲ್ಲನು ಲಿಂಗಮುದ್ರೆಯೆ 
ಕಲ್ಲ ಹಾಕಿ ಕೊಟ್ಟೆಉ (4೪: 111 (೫), ಹಗ್ಗರ, 09-0೬ ; 147), 
ಲಂಗಮಂದ್ರೆಬಸವಿ ಎ ಲಿಂಗಮುದ್ರೆಯನ್ನು ಒತ್ತಿರುವ ಬಸವ : 
(ಗಾಂತರ್‌. 6೫೭). ಲಿಂಗಮುದ್ರೆವಳಯ ಇ ಲಿಂಗಮುದೆ ಕ್ರೆಯ ಕಲ್ಲು 
ಗಳನ್ನು ನೆಟ್ಟಿರುವ ಗಡಿಯ ಪ್ರದೇಶ: ಆ ಪುರದ ಚತುರ್ಸೀಮೆಗೆ 
ಲಿಂಗಮುದ್ರೆವಳಯ ಶಾಶನವ ಹಾಕಿಸಿ (ಬಳ, ೫೪], ತಕ್ಕತಾ: 66-0೬; 
3529) (ಸೆಂ. ಲಿಂಗಮುದ್ರಾ] 

ಲಿಂಗಮೆಣಸು (ನಾ). ಮೆಣಸಿನಲ್ಲಿ ಒಂದು ಬಗೆ: 'ಲಿಂಗಮೆಣಸ್ಕು. 
ಗುರುಗು (ನ್ಮ, ೨೦-೩೩೩), [ಲಿಂಗ 4 ಮೆಣಸು (೬ ಮೆಟಸು)] 

ಲಿಂಗರೋಗ (ನಾ). ಮೇಹರೋಗ; ಪರಂಗಿರೋಗ : ಕ್ರಮುಕ 
ಮನಕ್ಕೆ ಘಲತ್ರಯದ ಮಸಿಯನಕ್ಕಣಿಲೆಯಂ ರಸಾಂಜನಮುಮನಕ್ಕೆ 
ಮನುಷ್ಯಕಪಾಲಮನಕ್ಕೆ ಮೊಕ್ಕಳಂ ಪೂಸೆ ಲಿಂಗರೋಗಂ ಕಿಡುಗುಂ 
(ಯೋಕೋಶ- ೪-೦೩೯) - [ಸಂ.] 

ಲಿಂಗವಂತ (ನಾ). [ವೀಕೈ] ಇಷ್ಟಲಿಂಗವನ್ನು ಧರಿಸಿರುವವನು : ಲಿಂಗ 
ವಂತನ ಸನ್ನಿಧಿಯಿಂದ ಹಿಂದಣ ದುಸ್ಸಂಗ ಕೆಡುವುದು (046. 0೩0); 
ಅರಳೆಲೆಯರಸಂ ಮಾಗಾಯ್ಗಳ ಮಲ್ಬಳಿಗಾಅಂ ಹೊಂಗಡಗದೆ ಲಂಗವಂತಂ 

ಲಿಂಗಜೀವರು ಲಿಂಗವಂತರು ಲಿಂಗ 
ಶಾಂತರು (೧4ಪ್ರ. 6-೯). [ಸಂ. ಲಿಂಗವತ್‌] 

ಲಿಂಗವತ್ತಿಗೆ (ನಾ). (?): ""ಮಾಳೆ(ಲಾಳೆ) ಎ ಲಿಂಗದತ್ತಿಗೆ” (ಕುರ: ಕಂ- 3); 
“ಲಾಳಿಯೆನೆ ಲಿಂಗವತ್ತಿಗೆ” (ಕರ್ಣಿ: ೩೪) ; “ಲಿಂಗವೆತ್ತಿಗೆಗೆ ಲಾಳೆಬುದು'' 
(ಕಲ್ಮಕ್ಕಿ: 6೦). [< ಲಿಂಗಪತ್ರಿಕೆ] 

ಲಿಂಗವರ್ಜಿತ (ನಾ). [ವೀಶೈ] ಇಷ್ಟಲಿಂಗವನ್ನು ತ್ಯಜಿಸಿದವನು : ಸರ್ವ 

ಸಾರ ಕಾರಣಭಕ್ತಿಗಮ್ಮನಂ ನಿರ್ವಿಕಾರನ ಲಿಂಗವರ್ಜಿತನುದಾರನಂ. 

ವೊಂದಿ ವಂದಿಸುವ ಲಿಂಗದೊಳಗಿರ್ದನಂ ಕುಜಾತೆಂದನು 
(6s: ೬-೦-೬೩)- [ಸಂ,] 

ಲಿಂಗವಿಕಾರಿ (ನಾ). [ವೀಶೈ] ಲಿಂಗಾಭಿಮಾನಕ್ಕೆ ಒಳಗಾದವನು ; 
ಇಷ್ಟಲಿಂಗಾಭಿಮಾನಿ : ಅಿಂಗವಿಕಾರಿಗೆ ಅಂಗವಿಕಾರಬೆಂಬುದಿಲ್ಲ ಜಂಗಮ 
ವಿಕಾರಿಗೆ ಧನವಿಕಾರವೆಂಬುದಿಲ್ಲ (ಜನ. ೭೯3). [ಸಂ. ಲಿಂಗವಿಕಾರಿನ್‌] 


(೧46. 00-008); ಲಿಂಗಭಾವರು. 


ಸವಾ 


ಲಿಂಗವಿವಕ್ಷೆ 
ಶಿಂಗವಿವಕ್ಷಿ (ನಾ). [ವ್ಯಾಕೆ] ಲಿಂಗದ ವಿಷಯ: ನಿರ್ಧರಿಸುವುದು ; 
ಪುಲ್ಲಿಂಗ, ಸ್ತ್ರೀಲಿಂಗ ಅಥವಾ ನಪುಂಸಕಲಿಂಗವೇ ಎಂದು ನಿರ್ಧರಿಸು 
ವುದು : ಅರ್ಥಾನುಸಾರಿಯಾಗಿ ಲಿಂಗವಿವಕ್ಷೆ ಮಾಡುವುದು ಎಲ್ಲ ದ್ರಾವಿಡ 
ಭಾಷೆಗಳ ವೈಶಿಷ್ಟ್ಯವಾಗಿದೆ (೫೫೫, ೨೬೪) : ಲಿ 
ನಿರ್ದೇಶನ ಕಾಣಿಸಿದರೂ ಅದು ಲಿಂಗವಿವಕ್ಷೆಗೆ 
(280. ೨೩6)- [ಸಂ. ಲಿಗವಿವಕ್ಷಾ] 
ಲಿಂಗವೀರ (ನಾ). ವೀರಭದ್ರನ ಸ್ತೋತ್ರವನ್ನು ಹೇಳುವ 
ದವನು ; ಲಿಂಗದ ಬೀರ : ಮೆರಸಿ ನಂದೀಧ್ವಜವ ಕರದಿ! 
ನೊಳಗೀ ಲಿಂಗವೀರರ ನರವಿಯೊಳಗವಗೈದ ಖಡ್ಗವ 
ಪುರದಿ (0೬ ಪ್ರ. ೯೨-8). [ಸಂ.] 
ಲಿಂಗವೃತ್ತಿ (ನಾ)-ಧರ್ಮದ ಹೆಸರಿನಲ್ಲಿ ಸ್ವಾರ್ಥವನ್ನು ಸಾಧಿಸಿಕೊಳ್ಳು 
ಪವನು ; ತಪಸ್ವಿಯ ವೇಷ ಧರಿಸಿಕೊಂಡು ಹೊಟ್ಟೆಹೊರೆಯು 
ವವನು ; ಆಷಾಢಭೂತಿ 2 “ಧರ್ಮಧ್ವಜ, 
ತಪೋವೇಷಗೊಂಡವಂ" (ಕಣಯ: ೬೭-೨೩೦)- [ಸಂ.] 


ಸರ್ವ; 


ನು ಮೊರವಿ 


Fld 


ಲಿಂಗವ್ಯಭಿಚಾರ (ನಾ). ಪುಲ್ಲಿಂಗ, ಸ್ತಿ ಲಿಂಗ ಅಥವಾ ನಪುಂಸಕಲಿಂಗ 


ಗಳನ್ನು ವೃತ್ಯಾಸಮಾಡಿ ಹೇಳುವುದು: ಲಿಂಗಸಂಬ್ಯಾಸಾ 
ವ್ಯಭಿಚಾರನಿವೃತ್ತಿಯಿಂ ಶಬ್ದಾನುಗತಾರ್ಥಮಂ ಕೆಯ್ಕೊಳ್ಳುಡು ಶಬ್ದನಂ 
ಪುಷ್ಕಸ್ತಾರಕಾನಕ್ಷತ್ರಮೆಂಬುದು ಲಿಂಗವ್ಯಭಿಚಾರಂ (ತತ್ತ ಸ್ರ: ೭೫): [ 
ಲಿಂಗವ್ಯವಸ್ಮೆ (ನಾ): [ವ್ಯಾಕ] ಪುಂ. ಸ್ತ್ರೀ. ನಂ ೦ಸಕಲಿಂಗಗಳನ್ನು 
ಉಪಯೋಗಿಸುವ ನಿಯಮ, -ಕಟ್ಟುಪಾಡು : ಭಾಜೆಗೆ ಲಿಂಗವೃವಸ್ಥೆ 
ಒಂದು ಬಗೆಯ ಅನುರೂಪತೆಯನ್ನು ತಂದುಕೊಡುತ್ತದೆ (es: ೨6೭). 
[ಸಂ, ೮ಂಗವ್ಯವಸ್ಥಾ] J 
ಲಿಂಗವ್ಯಸನಿ (ನಾ). [ವೀಶೈ] ಲಿಂಗವನ್ನು ಕುರಿತು ಚಿಂತಿಸುವವನು; ಶಿವ 
ಧ್ಯಾನಿ : ದುರ್ವಾಸನಿ ದುರಂಚಾರಿಯೆಂದೆನಿಸದಿರೆಯ್ಯಾ ಎನ್ನ ಲಿಂಗವ್ಯಸನಿ 
ಜಂಗಮಪ್ರೇಮಿಯೆಂದೆನಿಸಯ್ಯಾ (045: ೨೬೨) ; ಎಲ್ಲವನು ಹಿಂಗಿಸಿ ತಾ 
ಲಿಂಗವ್ಯಸನಿಯಾಗಬಲ್ಲಡೆ ಮುಂದೆ ಮಹಾಮಂಗಳದ ಬೆಳಗು ಕಾಣಿಪುದು 
(eons. ೨-೪). [ಸಂ, ಲಿಂಗವ್ಯಸನಿನ್‌] 
ಲಿಂಗವ್ಯಾಧಿ (ನಾ). ೬ ಲಿಂಗರೋಗ : ರೋಹಿಸೇಧವನು ಗ್ರಗ್ರಷಯುಕ್ತ 
ನುಗಿ ನಿಲೆ ಲಿಂಗಮ್ಯುಧಿಯಿಂ ಬರ್ಮುಗುಂ (ಕಾತತಿ. ೨೧:೦೦). [ಸಂ.] 
ಲಿಂಗಶರಣ (ನಾ). [ವೀಶೈ] ಲಿಂಗಕ್ಕೆ ಶರಣಾದವನು : ಶಿವಭಕ್ತ : 


ಲಿಂಗಶರಣನ : ಪಂಚೇಂದ್ರಿ: ನಿದು ಮನ ಸಹಿತ 


ದಿ 


ಪಂಚವಿಷಯಂಗಳ: ಚರಿಸುತ್ತ 
(66s. ೨4-೬೦) - [ಸಂ.) 
ಲಿಂಗಶರೀರ (ನಾ). ಎಲಿಂಗದೇಹ: ಭೂತಂಗಳೈದ: ಬುದ್ದಿ ಚಿತ್ತಂಗಳೆರಡು 


ಇಂತೇಳಂ ಬಿಟ್ಟು ಉಳಿದ ಪದಿನೇಲ್ರತ್ವಂಗಳ್‌ ಕೂಡಿ” ಸೂಕ್ಷ್ಮಶರೀರ 
ಮಾದುದು ಅದಕ್ಕೆ ಲಿಂಗತರೀರವೆ: 
ಬುದ್ಧಿ ಮೊದಲಾಗಿ ತನ್ಮಾತ್ರೆಗಳ ಪರ್ಯಂತ ಹದಿನೆಂಟು ತತ್ತ್ವಗಳು ಪ್ರತಿ 
ಪ್ರಾಣಿಗೂ ಲಿಂಗಶರೀರವಾಗಬೇಕಾಗಿರುವುದು (೬೮೫. ೩0): [ಸಂ.) 

ಲಿಂಗಶರೀರಿ (ನಾ). = ಲಿಂಗಧರ : ನಳಿನಪತ್ರೇಕ್ಷಣನ ಓಲ 
ಸಲುವರೆ ಲಿಂಗಶರೀರಿಗಳು (ಶೃಂ. ರಾ. ೩-೦೩೩-೦). [ಸಂ. ಲಂಗಶರೀಃ 

ಲಿಂಗಶುದ್ದಿ (ನಂ). ಐದು ಬಗೆಯ ಶುದ್ಧಿಗಳಲ್ಲಿ ಒಂದು; 
ಪೀಠವನ್ನು ನಿ : ಆತ್ಮಶುದ್ಧಿ 
ಪ್ರವ 

ವಿಸ್ತರಿಸುವದಲಲ್ಲಿ : . . 


ಲಿಂಗಶುದ್ಧಿಯೆನಿಸುವುದು (0೪ ಆ). 


0.) 


ಲಿಂಗಸಲಾಖೈ(ನಾ).ಲಿಂಗದ ಗುರುತುಳ್ಳ ಸಲಾಕೆ, ಸರಳು (?):x x ೬ಗ 


೭೭೧೪ 


19 


86 


ಲಿಂಗಾಯತ. 
ಮಹಾದೇವಿಯರುಂ ಸ್ವರ್ಗ್ಗಗಾಮಿಗಳಾದಡಂ , . . ಶ್ರೀಪರ್ವ್ವತಕ್ಕಟ್ಟಿ 
ಪಾತಾಳಗಂಗೆಯ ; ೬ x ಇಟ್ಟಳಲ್ಲಿ ಸಲಕ್ಷಣಮಪ್ಪ ಲಿಂಗಸಲಾಖಿಗಳಂ 


ತರಿಸಿ (ಎಕ. 11-ಕತ36.085-88; 3191) - [ಲಿಂಗ ಸಲಾಖೆ (-ಸಲಗೈ)] 
ಲಿಂಗಸಾರಾಯ (ನಾ). [ವೀಶೈ] ಲಿಂಗತತ್ತ ಇವನ್ನು ಅರಿತವನು; ಶರಣ; 


ಅಸಂಬಂಧ ಧವಾಯಿತ್ತು ಲಿಂಗಸಾರಾಯರ' ಸನುಮತದಿಂದ 
(ಏನ. 6೩)- [ಲಿಂಗ 4 ಸಾರಾಯ್ಕ] 


ಲಿಂಗಸ್ಮಲ, ಲಿಂಗಸ್ಥಳ (ನಾ). [ವೀಶೈ] ನೂರೊಂದು ಸ್ಮಲಗಳಲ್ಲಿಯ 
ಒಂದು ವಿಭಾಗ: ಶಿವತತ್ತ್ವವು ಸ್ವಶಕ್ತಿಯ ಸ್ಫುರಣೆಯಿಂದ ತಾಳಿದ 
ಎರಡು ಪ್ರ. ಕಾರಗಳಲ್ಲಿ ಒಂದು : ಸಹಸ್ರಮೂಲಮಂತ್ರಮಂ ಜಪಿಸುತ್ತು. 
ಸಃ 


¢ 


0 * * ಪ್ರಾಣಪ್ರತಿಷ್ಠೆಯಂ ಮಾಡಿ (೧ನೀಕ. 000) ; ಸ್ಥಲ 
ತತ್ವ ವಿಮರ್ಶರಕ್ತಿಯ ಕ್ಷೋಭೆಯಿಂದ (ಚಲನದಿಂದ) ಲಿಂಗ: 
ವಃ 


ದೂ ಅಂಗಸ್ವಲವೆಂದೂ ಎರಡುವಿಧ (ಶಿನಾಸೂ. ೧- 3); ಲಿಂಗಸ್ಥಲವು- 
ಭಾವಲಿಂಗ- ಪ್ರಾಣಲಿಂಗ, ಇಷ್ಟಲಿಂಗ ಎಂದು ಮೂರು ವಿಧವಾಯಿತು. 
(ಈರದ. ೨೫೩)- ಲಿಂಗಸ್ಕಳ ; ಆದಿಯಲ್ಲಿ ಶಿವಬೀಜವಲ್ಲದವರಿಗೆ ವೇದ್ಯ 


ವಾಗದು ಶಿವಜ್ಞಾನ ಶಿವಭಕ್ತಿ ಲಿಂಗಸ್ಮಳವಳವಡದು (೧೫ರ. ೪46). 
ಂಗಸ್ಮೆಲ ` ಪರಾ. [ಸಂ.] 
ಲಿಂಗಸ್ಕಳ ` ಲಿಂಗಸ್ಥ/ ಲ` ನೋ. 


ಲಿಂಗಸ್ವಾಯತ (ನಾ). [ವೀಶೈ] ಲಿಂಗವನ್ನು ಬ್ರಹ್ಮರಂಧ್ರಪ್ರದೇಶ 
ದಲ್ಲಿ ಇರಿಸಿಕೊಳ್ಳುವುದು : ಲಿಂಗಭಾವದ ಸಾಕ್ಷಾತ್ಕಾರ : ಬ್ರಹ್ಮ 
ರಂಧ್ರದಲ್ಲಿ ಲಿಂಗಸ್ವಾಯತೆ ಭ್ರೂಮಧ್ಯದಲ್ಲಿ ಜಂಗಮಸ್ವಾಯೆತ (ಅಂಕ: 
೭-300); ಗುರುವಿತ್ತ ಲಿಂಗವನೇ ಶಿಷ್ಯನು ಸಾವಧಾನದಿಂದುತ್ತಮಾಂಗಾದಿ 
ಸ್ವ್‌ನಂಗಳಲ್ಲಿ ಧರಿಸುವುದೆ; ಲಿಂಗಸ್ವ್ವಾಯತವೆನಿಸುವುದು (08೪: ೦೦೨). 
`ಜಂಗಮಸ್ವಾಯತ ' ಪರಾ. [ಲಿಂಗ _- ಸ್ವಾಯತ] 
ಲಿಂಗಾಚಾರ (ನಾ). [ವೀಶೈ] ಪಂಚಾಚಾರಗಳಲ್ಲಿ ಒಂದು : ಗುರುವು 
ಅನುಗ್ರಹಿಸಿದ ಲಿಂಗಕ್ಕಲ್ಲದೆ ಬೇರೆ ಲಿಂಗ ಸೇವೆಯನ್ನು ಸಲ್ಲಿಸದಿರು 
ವುದು: ಲಿಂಗಾಚಾರ ಸದಾಚಾರ ಭೃತ್ಯಾಚಾರ ಶಿವಾಚಾರ ಗಣಾಚಾರಮೆಂಬ 
ಪಂಚಾ?ಕುರನಿಷ್ಠನಾಗಿ . . . ಇರ್ಪಾತನೇ ವೀರಶೈವನಪ್ಪಂ (ವಿರೇಕೆ. ೯೭); 
ಸದಾಚಾರ ಲಿಂಗಾಚಾರ ., , ಭೃತ್ಯಾಚಾರವೆಂಬ ಪಂಚಾಚುರಂಗಳಳವಟ್ಟು 
(9/0ಕೇ- 6೭-00): `ಪಂಚಾಚಾರ' ಪರಾ. [0.] 
ಲಿಂಗಾಣು (ನಾ). ಲಿಂಗದಿಂದ ಉತ್ಪತ್ತಿಯಾಗುವ ಅಣು : ವೀರ್ಯ : 
ಮಳೆಗಾಲದಲ್ಲಿ ಒಂದೆರಡು ತಿಂಗಳ ಮಟ್ಟಿಗೆ ಜೀವದಿಂದಿದ್ದು ಒಂದು 


ಸಲ ಲಿಂಗಾಣುಗಳನ್ನು ಉತ್ಪತ್ತಿಮಾಡಿ . $ ಅಳಿಯುವಂಥದ್ದು 
(ಹಸುಸೊ- ೦೯೦) [ಸಂ,] 

ಲಿಂಗಾತ್ಮಕ (ನಾ). ಲಿಂಗದಲ್ಲಿ ಸೇರಿಕೊಂಡಿರುವವನು.- ಲೀನ 
ವಾಗಿರುವವನು : ಲಿಂಗಮಯ 


ನಿರ್ಶಿಂಗ ತೇಜೊಲಿಂಗ ಲಿಂಗುತ್ಮಕ 
ಸದಾಶಿವಲಿಂಗ ನಿರ್ಮಳಲಿಂಗ ಲಿಂಗಸ್ಥಿ ತ ಮಹಾಲಿಂಗ. . .ಕರುಣಿಸುವುದು 
[ಸಂ.] 

ಲಿಂಗಾಯತ, ಲಿಂಗಾಯಿತ, ಲಿಂಗಾಯ್ತ (ನಾ). ೧. [ವೀಶೈ] ಗುರುವು 
ಶಿಷ್ಠನಿಗೆ ಕೊಡುವ ಇಷ್ಟಲಿಂಗವನ್ನು, ಶಿಷ್ಯನಿಗೆ ಪೂಜಿಸಿ ತೋರಿಸು 
ವುದು: ಮಾರುಗಕ್ರೀಯ ಸಂಪಾದಿಸಿ ಲಿಂಗಾಯತ ಸ್ವಾಯತವಾಗಿ ಒಳ 
ಹೊಳಿಗೆನ್ನದೆ ವೇಧಿಸಿಕೊಳಲು ಮಾಜಿದ ಕ್ರೀಯಿಂದೆನಿಸಿತ್ತ್ತು (ಕಿನಗೀ. 
ಆಚಾರ್ಯಂ ತಾನು ಶಿಷ್ಯಂಗೆ ಕೊಡಲ್ತಕ್ಕ ಲಿಂಗವನರ್ಚಿಸಿ 


(ಕುಪ್ಶಾಕ- ೬-೮೪) - 


೦೦೨-೫೩೦): 


48 


ಲಿಂಗಾಯತವೆನಿಸುವುದು (ಕೀಳ. ೦3); 
ವನ್ನು ಪೂಜಿಸಿ ಶಿಷ್ಯನಿಂದ 
ನೋಡಿಸುವುದೇಃ ಲಿಂಗಾಯತವೆನಿಸುವುದು (ಅಸಾಂ: ೨). ೨. ಇಷ್ಟಲಿಂಗ 


ವನ್ನು ಧರಿಸಿದವನು; ಲಿಂಗವಂತ : ವೀರಶೈವ: ಲಿಂಗಾಯತಂಗೆ 


ಲಿಂಗಾಯಿತ 


ಶೈವರೆಂತಲೂ ಹೆಸರುಂಟು (ಕಥಾಗೆ. ೯೦). 
ಗೆ. 8೩೩). ಲಿಂಗಾಯ್ದ : (8). 
ಯಿತ "ಲಿಂಗಾಯತ ' ನೋ. | 
ಯ್ತು "ಲಿಂಗಾಯತ ' ನೋ. | 
ರಾಧನೆ (ನಾ). [ವೀಶೈ] ಇಷ್ಟಲಿಂಗವನ್ನು ಪೂಜಿಸುವುದು :| 
ಗಾರಾಧನೆಯ ಮಾಡುವೆ ಜಂಗಮಾರಾಧನೆಯ ವನಾಡುವೆ (ಐನ. ೭೦೬). 

(ಸಂ. ಲಿಂಗಾರಾಧನ] | 
ರ್ಚನೆ (ನಾ). ಇ ಲಿಂಗಾರಾಧನೆ : ನಾನು ಬೆವಪಾರವ ಮಾಡುನೆ 
ಬ್ಯಾ ಲಿಂಗುರ್ಚನೆಗೆಂದು (ಸನ. ೬೦೪); ನಿತ್ಯಲಿಂಗಾರ್ಚನೆಗೆ ನಡೆತಂದು 
ತಸಂಬಡುತೆ ಹರನಾಲಯಕ್ಕೆಯ್ತಂದು (ಕರರ. ರೇ. ೪-೭) ; 
ನೆಯಿಂದ ಜಂಗಮಾರ್ಚನೆಯಧಿಕ (ಅ॥ಂಡೇ- ೭೦-೪೨)- 

[ಸಂ. ಲಿಂಗಾರ್ಚನ] 

ರ್ಷಿತ (ಗು).೧. ಲಿಂಗಕ್ಕೆ ಅರ್ಪಿಸಿದ. - ನೀಡಿದ ; ಲಿಂಗಾರ್ಪಿತ 
ಷದೊಳಭವಂಗರ್ಪಿತಮಾಗದಂದನೆ ಬೆರಸಿದೆಯೊ ಮಹಾಲಿಂಗ 
ವಿಧೋದಕಮಂ ಹಿಂಗದೆ ನೀನೊಂದುಗೆಯ್ದೆಯೋ ಮಜಿಪಿಂಹಂ (ಕೃತಂ. 
-೦೬). (ನಾ) ೨. ಆಹಾರಪದುರ್ಥ ಮುಂತಾದುವನ್ನು 
ಗಕ್ಕೆ ಅರ್ಪಿಸುವುದು,- ನೀಡುವುದು : ಅವ ಪದಾರ್ಥವಾದರೇನು 
ನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೆ ಆಚಾರ 
ಸನ. ೬೭೪) - [ಸಂ.] 
ವತಾರ (ನಾ). ೧. [ವೀಶೈ] ಶಿವನು ಲಿಂಗದ ಅವತಾರವನ್ನು 
ಸುವುದು; ಶಿವನು ಲಿಂಗರೂಪವನ್ನು ತಾಳುವುದು. ೨. ಶರಣ; 


ಲಿಂಗಾಯಿತ ; ೨. 
[ಲಿಂಗ 4 ಆಯತ] 


ಲಿಂಗಾ|10 


| 


28 


ವಭಕ್ತ : ಮಂಗಳದ ಲಿಂಗಾವತುಂರರ ಸಂಗದಿಂ ಮಡಿವಳನು ಭಕ್ತಿ 
ರಂಗಮಹಿಮೆಯನಟ"ಯಲಾಅದೆ ಪಲವುರೂಪುಗಳ ಧರಿಸಿ (ಸವ್ರು- 
-a0)- [ಸಂ.] 


(ನಾ). ೧. ಸಂನ್ಕಾಸನಿ: ಯೋಗಿನಿ : ವಿರಕ್ತೆ : ವ್ಯಾಧಿಯು 
ಳಂ ಲ: ಮರುಳ್ಳೊ ಂಡಳೊಳಂ ಲಿಂಗಿಯೊಳಂ . . . ನೆರೆದೊಡ p 
ಗುಮಾಯುಂ ಶ್ರೀಯುಂಂ (ಕುರತ. ೪-೪) ; ಸೂಳೆ ರಂಡೆ ಕೊಡಗೂಸು 
ಇತ್ತು ಲಿಂಗಿ ದೇವತೆ ತಿರ್ಕಗ್ಗಾತಿ ಕೀಳ್ಳಾರೆಯೆಂಬಿವರ್ಮೊದಲಂಗೊಡೆಯ 
ಯರೊಳು (ಕ. ೬-೬5) , ಪ, ಒಂದು ಬಗೆಯ ಗಿಡ; 
ುಂಗಿಯೆನಲೈರಣೆ" (ಮಂಗರಾ- ೫9-93)- 
[< ಸಂ. ಲಿಂಗಿನೀ] 

(ನಾ). ೧: ಯತಿ; ಮುನಿ; ಯಹಿ: ಬ್ರಹ್ಮಣರಂ ಲಿಂಗಿಗಳಂ 
ಸ ಪುಣ್ಮದಿನಂಗೆಳೊಳಳಿದವರ್ಗಳವ್ಪರಿಂತಿದನಳಿದರ್‌ (ಎಇ. ೩೪1, ೩೯-1೦: | 
0) ; ಜೈನ ಭೈರವ ಬುದ್ಧ ಲಿಂಗಿಗಳು ವಿವಿಧವರ್ಣಾಶ್ರಮಸುಧರ್ಮ 
,ವಹರಣನಷ್ಮರು ಓದಗಿದರಸಂಖ್ಯಾತ (ಉುನ್ಮಾಲ- ೦೨-3೨); 
ಂಗಿಯಪ್ಪುದಂ ಹಲ್ಲುಹೋವುದಂ . . . ಇಂತಪ್ಪ ದುಸ್ತಪ್ನಂಗಳಂ 
ಡೊಡೆ ಸಾದರು (ಟೇ. ೧೫). ೨. (ವೀಶೈ] ಇಷ್ಟಲಿಂಗವನ್ನು 

ದ ಲಿಂಗಧಾರಿ : ಶಿವಚ್ಞಾನ ಸಂಪನ್ನನಾದ; ಜ್ಯೋತಿ 


35. 


ರಿಸಿರುವವನು ; 
ು೯ಯಲಿಂಗಿಗೆ ಅಂಗವುಂಟೆ ' (ನತರ *೭ಂ). [೫0. ಲಿಂಗಿನ್‌] 
ಗ (ನಾ: (ವೀಶೈ] ಇಷ್ಟಲಿಂಗವನ್ನು ಹೊಂದಿರುವವನು ; 
೦ಗಧಾರಿ ; ಲಿಂಗವಂತ: ಗಲಿಂಗಿಗನೆಂದು ಮಂಗಳಾತ್ಮಕ 
ರಂ ನುಡಿದ (ಕರಂೂ-೨-೪4): [ಲಿಂಗ 4 ೨- ಇಗ] 
ನಿ (ನಾ). [ವೀಶೈ] ಸಂನ್ಯಾಸಿನಿ; ಯೋಗಿನಿ ; ಬಹುವ್ಯಸನಿ ಲಿಂಗಿನಿ 


ಸರ್ವಾಂ 


೭೭೧೫ 


ಲಿಕುಚೆ 


ಲಿಂಗೈಕನಿಷ್ಮ (ನಾ). [ವೀಶೈ] ಇಷ್ಟಲಿಂಗದಲ್ಲಿ ಏಕನಿಷ್ಠೆಯುಳ್ಳವನು ; 

ಲಿಂಗೈಕನಿಷ್ಠನೆನಿಸುವ ಭೃಂಗೀಶಂ ಶಕ್ತಿಯಂಕ್ತಮೆನಿಪೀಶನ ವಾಮಾಂಗ 

ಮನೆ ಪಿಗುತುಂ ಬಲದಂಗಕೆ ಬಲಗೆಯ್ಕೊಳಾಗಿ ಭಜಸಿದನಲ್ಲೇ (ವೃತಂ. 

೩೭-೩೨). [ಸಂ.] 

ಲಿಂಗೈಕ್ಕ (ನಾ). ೧. ಲಿಂಗದಲ್ಲಿ ಐಕ್ಕನಾಗುವುದು. ೨. ಔೀಶೈ] 
ಮರಣ ಹೊಂದಿದ ವ್ಯಕ್ತಿ ; ಶಿವೈಕ್ಯ : ಲಿಂಗದಲ್ಲಿ ಐಕ್ಯನಾದವನು : 
ಕೂಡಲಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಕಂಗೆ ತೊತ್ತಾಗಿಹುದಯ್ಕಾ 
(ರಸನ. ೦೩) ; ನಿರುಪಮನಿರಾಳನು ನೋಡಾ ಲಿಂಗೈಕ್ಯನು (ಇಂದೇ. 
8೧೬-೩)- [ಸಂ.] 

ಲಿಂಗೋದಕ (ನಾ)- [ವೀಶ್ಶೆ ೈ]] ಇಷ್ಟಲಿಂಗಕ್ಕೆ ಅಭಿಷೇಕಮಾಡಿದ ನೀರು: 
ಲಿಂಗದ್ಯೆವನ ಮುಟ್ಟಿ ಮಜ್ಜನಕ್ಕೆಅಕಿವ ಕೈಯಲು ವಿಪ್ರನ ಕಾಲ ತೊಳೆವರೆ 
ಲಿಗೋದಕ ದಲ್ಲಿ ವಿಪ್ರನ ಕಾಲ ತೊಳೆದ ನೀರು ಮಂಡೆಯ 
ಮೇಲೆ (೧4ರ: ೩೯೯): ದಲ್ಲಿ ಪಾದೋದಕ ಆ ಪಾದತೀರ್ಥವನು 
ಲಿಂಗಕ್ಕೆ ದುಜ್ಜನೆಕ್ಕೆರೆಯಬೇಕೆಂಬ ಇಚ್ಛೆ ಹುಟ್ಟಿದಲ್ಲಿ ಲಿಂಗೋದಕ ಮಜ್ಜನ 
ಕೈರೆದಲ್ಲಿ ಮಜ್ಜನೋದಕ (ಕರಾಳ. ೦೩೭): [ಸಂ,] 

ಲಿಂಗೋದ್ಭವ (ನಾ). ೧. ಲಿಂಗದ ಉದ್ಭವ... ಹುಟ್ಟುವಿಕೆ; ಪರಮ 
ಸುಜ್ಞಾನನಿಧಿನಂದೀಶ್ವರಂಗವೆಲಕರಕಮಲಮಂ ಮುಗಿದು. ಕೊಂಡಾಡಿ 
ಚಿತ್ತೆಸುಸ್ಮಿರನಾಗಿ ಲಿಂಗೋಧ್ರವದ ನಿರೂಪಣ-ನನು ಸನತ್ಕುಮಾರಂ ಕೇಳಲು: 
(0430, “ಅಯೋನಿಜ; : ಶಿವಕೃಪೆಯಿಂದ ಜನಿಸಿ 
ದವನು” (ಕಟಾ. 3೪-0): [ಸಂ.] 

ಲಿಂಗೋಪಾಸನೆ ' (ನಾ). [ವೀಶೈ] ಇಷ್ಟಲಿಂಗವನ್ನು ಉಪಾಸನೆ 
ಮಾಡುವುದು ; ಲಿಂಗಪೂಜೆ: ಷಟ್‌ಸ್ಮಲಮಾರ್ಗವು ವೀರಶೈವರ 
ಲಿಂಗೋಪಸನೆಗಾಗಿ ' ಯುಕ್ತಿಯುಕ್ತವಾಗಿ ಕಲ್ಪಿಸಿದ ಸಾಧನಮಾರ್ಗವು 
ಿವಾಸೂ. 11, ಶ್ರಸ್ತಾನಸೆ). [ಸಂ. ಲಿಂಗೋಪಾಸನ] 

ಲಿಂಬಿ ` ನಿಂಬೆ ' ನೋ. 

ಲಿಂಬೆ "ನಿಂಬೆ "ನೋ, 

ಲಿಕಿತ (ನಾ). ಬರಹ ; ಬರೆವಣಿಗೆ: ಪಲ್ಲವಾಚಾರಿ ಲಿಕಿತಂ (ಎಕ. 11, 

ದಿನಕರಯ್ಯಶೆಟ್ಟಿಯ ಲಿಕಿತಂ (೧೯: 2. ಎಳಂರೂ- 

೨೩-೦೩ ; ಸು. 925 ?). [-ಸಂ. ಲಿಖಿತ] 

ಲಿಕಿಲಿಕಿ (ನಾ). ೧. (ಉಪಕರಣಗಳ ಕೀಲು ಮುಂತಾದುವು ಹಳೆಯ 
ದಾಗುವುದರಿಂದಾಗುವ) ಸಡಿಲ; ಅಳ್ಳೆಕೆ ; ಸಾಮ್ರಾಜ್ಯಕೋಟೆಯ 
ಭದ್ರಕೀಲುಗಳು ಲಕಿಲಿಕಿಯಾಗುತ್ತಿದ್ದೆವು (ಕಕ್ತರೈ. 033): ಮೊಗಲ 
ರಾಜ್ಯದ ಕೀಲಗಳು ಸಡಿಲಿಹೋಗಿ, ರಾಜ್ಯವು ಲಿಕಿಲಿಕಿಯಾಯಿತು (038ರ. 
0೪); ಮೋಟಾರು ೪ ಮೈಲಿ ದೂರದಲ್ಲಿ ಬರುತ್ತಿದ್ದರೂ ಶಬ್ದವಾಗುವಷ್ಟು 
ಅವು ಲಿಕಿಲಿಕಿಯಾಗಿದ್ದರೆ. ಅಂತಹ ಮೋಟಾರಿಗೆ ಹಾರನ್‌ ಇದ್ದರೆ 
ಅದನ್ನು ತೆಗೆಯಿಸಿ ಹಾಕುತ್ತೇನೆ (ನಾಗೇ: ೬೭). ೨. ಶಿಥಿಲ; ಜರ್ಜರಿತ: 
ಕಲ್ಪವೃಕ್ಷದನ್ನು ಸಮೂಲ ಕಿತ್ತು ಒಗೆದಂತೆ ಅರಸನ ಸರ್ವಾಂಗಗಳು 
ಲಿಕಿಲಿಕಿಯಾದವು (ತುಳಸೀ: 008) :, ಅವನ ಮೈಯೆಲ್ಲ ಲಿಕಿಲಿಕಿಯಾಗಿತ್ತು 


ವನ 
ಕ್ಕ 


u 3 


೨೦.೫; ಸು- 700) ; 


(ಎರಸೆ. ೪): ಅದರ ಮೇಲಿಂದ ಬಿದ್ಧದ್ದರಿಂದ ನನ್ನ ಮೈಯೆಲವು 
ಲಿಕಿಲಿಕಿಯಾಗಿವೆ (ಶರ್ಮನ: 0೪). [*- ಮರಾ. ಲಿಕಿಲಿಕೀ ] 
|ಲಕುಚ (ನಾ). ೧. ಈಳಿಜಾತಿಗೆ ಸೇರಿದ ಒಂದು ಬಗೆಯ ಮರ 


ಮತ್ತು ಅದರ ಹಣನ್ಸ; ಗಜು`ಟಟೆ ; “ಲಕುಚಃ ಲಿಕುಚ, ಡಹು; ೩ 
(ಜನಿಂಬೇ ಹೆಸರುಗಳು” (ಸಿದ್ಮಾಂತಿ, 0೨8): ವಕುಳ ಪಾಟಳಾಶ್ವತ್ವಬ್ರಾತಂ 


ಬೆಲೆವೆಣ್‌ ಮುದುಗುಂಟಣಿ ದೈವಕಾರ್ತಿ ನಾಪಿತೆ ಕಥೆವೇಟ 


ಲಿಕುಚ ನಾಳಿಕೇರೆದ್ರುಮಜಾತಂ (ಸುಕುವೂ: 00-8೬ ರಗಳೆ); ಬಲ್ಬೂವಿನ 


ಕ್ಷ 


ಭಾಳಾಕ್ಷನೆಂದರ್ಚಸುತ್ತೆ (05. ೩-50). ೨. ಒಂದು ಬಗೆಯ ಮರ 
ಮತ್ತು ಅದರ ಹಣ್ಣು; ಬೇಲ; ಬೆಲ್ಲವತ್ತ: "ರಕುಚಂ (ಲಕುಚಂ) ಕಪಿತ್ತ 
ಮಲಗೆ ದಧಿತ್ಮಂ” (ತಸ್ತುಕೋ, ೬4-3); ಒರ್ವಳ್‌ ಲಿಕುಚಕುಚದ ನಸೆಗಾರ್ತಿ 
ಕಣ್ಣಿಮಿರೆ , , . ಕುಪ್ಪಸಮಂ ಸಡಿಲ್ದಿದಳ್‌ (ಣ್ಯ. ೦೨೩-೨೨). [ಸಂ.) 

ಲಿಕ್ಷೆ (ನಾ). ೧. ಹೇನಿನ ಮೊಟ್ಟೆ ; ಸೀರು: ಮತ್ತು! 
ಲಿಕ್ಷಾಯೂಕಪಿಪೀಲಿಕಾದೇಹಿಕು (ತತ್ತ ಪ್ರೇ. 
ಅಳೆಯುವ ಒಂದು ಮಾನ: ಆ ತ್ರಸರೇಣುಗಳೆಂಟಾಗಲೆ. 
ವೆನಿಸುಗುಂ ಆ ವಾಲುಗ್ರ ವೆಂಟಾಗಲೊಂದು ಲಿಕ್ಷೆ: 
೨೩೪). (ಸಂ. ಲಕ್ಷ] 

ಲಿಖನ (ನಾ). ೧. ಬರೆಯುವಿಕೆ: 'ಲಿಖಿಸು: ಪರಾ. ೨. ಬರೆದುದು: 
ಬರವಣಿಗೆ ; ಬರಹ. ೩. ಬರೆದ ಆಧಾರ ಪತ್ರ ; ದಾಖಲೆ. [ಸಂ.] 

ಲಿಖಾವಟ್ಟು (ನಾ). ೧- ಬರೆವಣಿಗೆ. ೨. ಲಿಖಿತ ದಾಖಲೆ 
ಈ ಕಾಲುದೆಯಲ್ಲಿ ಹೊಸದೇನೂ ಇಲ್ಲ. 
ಇಲ್ಲದ್ದಕ್ಕೆ ಈಗ ಲೇಖನರೂಪವ: 


ಇಂದು ವಾಲಾಗ್ರ 
ನಿಸುಗುಂ (ಸರೇಕ- 


ಇದುವರೆಗೆ ಲಿಖಾನಟ್ಟಿ 
ಕೊಟ್ಟಿದೆ (ಬಂಕಿಮ. ೩೩೯ 


ಕಾಲದ. ಉಸನಗಳು ಮತ್ತಿತರ ಲಿಖುವಟ್ಟು ಗಳನ್ನೆಲ್ಲಾ 
ಚೊಕ್ಕವಾಗಿ ಇಂಗ್ಲಿಷ*ಲಿಪಿಯಲ್ಲಿ ಮುದ್ರಣವಾಗಿವೆ (ಶಾಕ್ಕಾವಿ, ಸ) - 


[.-ಹಿಂ. ಮಠಾ. ಲಿಖಾವಟ್‌] 
ಲಿಖಾವಟ್ಟುದಾರ (ನಾ)- ಬರವಣಿಗೆಗಾರ; ಲಿಪಿಗಾರ : ಅನೇಕ ಗ್ರಾಮ 
ಗಳಲ್ಲಿ ಕೆಲಸಕ್ಕೆ ಬಾರದ ಲಖಾವಟ್ಟುದುರರಲ್ಲದೆ ಪಟೇಲರುಗಳಿದ್ದರು. 
(1೦8. 0೬೬). [ಲಿಖಾವಟ್ಟು _. - ದಾರ) 
ಲಿಖಿಚ್ಚು 'ಲಿಖಿಸು' ನೋ. 
ಲಿಖಿತ (ಗು).೧. ಬರೆದ: ಹರೆಲಿಬಿತವಪ್ಪೋಲೆಯೊಂದಂಬರದೊಳಿರ್ದಾಕಸ್ಮಿಕು 
ಭೂವರನ ಸಮ್ಮುಖದಲ್ಲಿ ಬೀಳಲು (ಒಕ. 8-೩೨): ನಮಗೆ ದೊರೆತಿರುವ 
ಪ್ರಾಚೀನ ಲಿಖಿತದಾಖಲೆಗಳು ಕ್ರಿ, ಪೂ. ೪ನೆಯ ಶತಮಾನಕ್ಕಿಂತ ಹಿಂದಿನ 
ವಾಗುವುದಿಲ್ಲ (ಕಾಂತ, ೪), ೨. ಕೊರೆದ ; ಕಂಡರಿಸಿದ. (ನಾ) ೩. 
ಬರೆದುದು : ಬರಹ: ಶಿರದ ವಿಖತವ ಕಂಡು ಮರುಳುತಂಡಗಳು ಓದಿ 
ನೋಡಲು (೫5. 8೩4) ; "ನಿಮ್ಮ ಲಿಬಿತವನಿಂದು ಕಾಣಿಸಿದಿರೇ 
(856- ೬-೬೦): ೪. ಬರೆದ ದಾಖಲೆ: ಕಡತ : ನಾಲ್ಕನೆಯ ಲಿಖತದಲ್ಲಿ 
ಮಂಗರಸರ ಪೂರ್ವಜರ ವಿವರಗಳನ್ನು ಹೇಳಲಾಗಿದೆ (ಕುಮಾಸಾಂ. 06). 
೫. ಸ್ಮೃತಿಯನ್ನು ಬರೆದ ಒಬ್ಬ ಯಷಿಯ ಹೆಸರು ; 
ದ್ವಿ ಜಾಧಮಂ ತಾನಾದೆನೀ  ದ್ರೋಹಕಿದು 
(4m. 03-3)- [ಸಂ.] 
ಲಿಖಿಸು. ಲಿಖಿಚ್ಚು (ಕ್ರಿ). ಬರೆ; ಲೇಖಿಸು: ಬರೆದೆಂ ಎ (ವೃತ್ತಿಯ) 
ಲಿಖಿಸಿದೆಂ (ಕರುರ- - ೬ ಏಳ), ಪಂಚುಕ್ಷರಿಯನಕ್ಷರವಾಗಿ ಲಿಖಿಸುತ್ತ 
(544. 34-೩೬) : ಮುಖಮದೈವತ್ತುನಾಲ್ಕಕ್ತಿ ನೂಜಸಿಂಟಿರಲ್‌ ಐಿಸಿರ್ದ 
ಪ್ರತಿಮೆಯಂದದಿ ಬೆಅಗುವಟ್ಟ ಷಣ: ಮುಗ ಸುಭಾವವಂ 
(ತೆಂಘು- ೯-0). ಲಿಖಚ್ಚು : 
ಲಿಖಿಚ್ಚದೋನ್‌ ದಿವ್ಯಭಾಷಾ 
[ಲಿಖನ 4 - ಇಸ್ಕು] 
ಲಿಗಾಡ. ಲಿಗಾಡಿ- ಲಿಗಾಡು (ನಾ)- (ಉಕ) ೧. ಒತ್ತಾ 
ಈ ಶೆಟ್ಟಿಯು ನಿನ್ನ ಮೇಲೆ ಲಿಗಾಡ ಹಾಕಿ ತೆಗೆದುಕೊ 
1» 6). ಲಿಗಾಡಿ : ೨. ಗೋಜು: 
ದಾದರೂ ಹೋಗಬಹುದ: 


ಆಜಾನಿ 


kd 
ಲಿಖಿತಂ ನುಡಿದನು 


ಲನ್‌ (ಎಕ. ೫೪1, ಶಾಷ್ತರ, ೦೨-೪: 


(ಕತಿಮಂ- 
ನಡೆ 
ಸರಸ- 5೭). ಲಿಗಾಡು: 


ಉಸಾಬರಿ; ಗೊಡವೆ : 


ಮ್ತ `ಲಿಗಾಡಿ' ಬೆ; 


ಬೇಕಾಗುತ್ತಿತ್ತು (ರತ. ಬ. 
ಹಾರ: (4). [+ ಮರಾ. ಲಿಗಾಡ್‌] 


೭೭೧೬ 


ಲಿಪಿವಿಜ್ಞಾನ 


ಲಿಗಾಡಿ ` ಲಿಗುಡ ` ನೋ, 

ಲಿಗಾಡು ` ಲಿಗಾಡ ` ನೋ. 

ಲಿಪಿ (ನಾ). ೧. ಮೆತ್ತುವಿಕೆ : : ಬಳಿಯುವಿಕೆ. ೨. ಬರೆಯುವಿಕೆ ; 
ಲೇಖಿಸುವಿಕೆ. ೩. ಅಕ್ಷರ ; "ಲಿಪಿಯೆಂಬುದು ಚಿತ್ರದ ಬರಹಮುಂ, 
ಅಕ್ಷರದ ಬರಹಮುಂ'`" (ಹರಡು. ೧೨೦-೫4); ತೆಲುಗಲಿಪಿ ನಾಗರದ ಲಿಪಿ 
ಗ್ರಂಥಲಿಪಿ ಹಳೆಗನ್ನಡದ ಲಿಪಿ ದ್ರಾವಿಳಲಿಪಿಯು. ಪಾರಿಸಲಿಪಿಯು ಲಾಳಲಿಪಿ 
ಮೊದಲಾದ ಹಲವ ಲಿಪಿಗಳನೋದಬಲ್ಲಗ್ಗಳದ ಕರಣಿಕರಂ ಕರೆಸಿ (ಉತ್ರ. 


8-3೩): ಲಕ್ಷರಗ' ಕಣ್ಣಿಗೆ ಗೋಚರಿಸುವಂತೆ ಮಾಡಲು ನಿಶ್ಚಿತ 
ವಾಗಿರುವ ಸಂಕೇತಗಳು ಅಥವಾ ಚಿಹ್ನೆಗಳು ಲಿಪಿಗಳೆನಿಸುತ್ತವೆ 
19) (ಸುಕೋರ, 0). ೪. ಬರವಣಿಗೆ; ಕೈಬರಹ ; ಹಸ್ತಾಕ್ಷರ ; ಪಂಕ್ಷಿ 
ಭೇದಂ ಲಿಪಿಗಳೊಳಿ . . . ಅಕ್ಕುಮಲ್ಲದೆ ಜನಪದದ ಜನಂಗಳೊೊಳಿಲ್ಲ 
(47ಎ: ೨-9 ತ). ೫. ಹಣೆಬರಹ ; ವಿಧಿಲಿಖಿತ: * ಲಿಪಿಕರ್ತು' 


ಪರಾ. ೬. [ತರ್ಕಶಾ] ಹನ್ನೆರಡು ಬಗೆಯ ಪ್ರಮಾಣಗಳಲ್ಲಿ 
ಒಂದು ; ಯಥಾರ್ಥಜ್ಞಾನದ ಲಿಖಿತಪ್ರಮಾಣ. - ಸಾಧನ; 
ಪ್ರದಷಣವು ಪ್ರ ನುಮಾನ, ಉಪಮಾನ. ಶಬ್ದ, ಅರ್ಥಾಪತ್ತಿ, 
ಭವ, ಐತಿಷ್ಕ ಲಿಪಿ- ಲೋಶಪ್ರಸಿದ್ಧಿ, ಚೇಷ್ಟೆ. 
ಎಂದು ಹನ್ನೆರಡು ವಿಧ (೬6೫. 0೩೩). [ಸಂ.] 

ಲಿಪಿಕ (ನಾ). ಬರೆಯುವವನು ; ಲೇಖಕ; `'ಲಿಪಿಕನೆನೆ ಗ್ರಂಥ 

ಲೈ;ಖಕಂ'' (ಮುಂಗರಾ- ೦೦೬-೦೬). [ಸಂ.) 
ಲಿಪಿಕರ (ನಾ). ೧ ಸು 


ಪ್ರಾತಿಭ 


ಜ್ಯ ಬಣ್ಣ ಬಳಿಯುವವನು. ೨. ಬರೆಯು 
ವವನು: ಲೇಖಕ: “ಲೇಖಕ್ಕ ಲಿಪಿಕರಃ -ಈಂ೨ಲೇಖಕು” 


(ತ0ದು. ೧೬-೪೬೨): ೩. ಕೆತ್ತನೆ ಕೆಲಸ ಮಾಡುವವನು : 
[ಸಂ. 
ಲಿಪಿಕರ್ತು (ನಾ)- ಹಣೆಬರಹವನ್ನು ಬರೆಯುವವನು; ಬ್ರಹ್ಮ 
ಕರ್ತುವಿನ ಮಾನಸಪುತ್ರ ಮತ್ಯರ್ಮವಿಪಿನಕುಠಾರ ನೀ ಬಂದ ಗುಪಿತ 
ಪೇಳು (ನೋಶಕ. ೧೨-೩). [ ೨ಿಪಿ4ಕರ್ತು (< ಕರ್ತಾರ) ] 
ಲಿಪಿಕಾರ (ನಾ): ಇಲಿಪಿಕರ ೨ :“ಲಿಪಿಕಾರಂ ಲೇಖಕ” (ನಸ್ತುಕೋ- ೩೦-೩೪); 
ವೀರನಾರಾಯಣನೆ ಕವಿ ಲಿಪಿಕಾರ ಕುವರವ್ಮಾಸ (ಕಪಾಳ: ೦-| 
ಕಾರ ಎಂಬುದು 'ಲೇಖಕ"ಕ್ಕಿಂತ ಈಚಿನ ಕಾಲದ 
(ಕನ್ನಸಂ. 1೬): [ಸಂ.] 
ಲಿಪಿಗಲ್ಲು (ನಾ)- ಲಿಪಿಯನ್ನು ಕೊರೆದ ಕಛು ; ಶಿಲಾಶಾಸನ : ಶ್ರೀ 
ಲೋಕಪಾಶೇಶ್ವರ ಕಮ್ಪಾರೆ ೩೪ (ಪಟ್ಟದ ಕಲ್ಲಿನ ವಿರೂಪಾಕ್ಷನ ಗುಡಿಯ 
ಪ್ರಾಕಾರದದ್ಲಿಟ್ಟ ಲಿಪಿಗಲ್ಲು ಕ್ರಿ. ಶ್ರ ಎಂಟನೆಯ ಶತಮಾನ) (೪೪೫.೨೬೫). 
[ ಲಿಹ.ಕಲು (ಆ ಕಲ್ಯ) ] 
ಲಿಪಿಗಾರ (ನಾ)-- ಲಿಪಿಕರ ೨ : ಈಕ್ಷಿಸದೆ ಭಕ್ತಿಪ್ರಭೆಯ ವಿರಜಾಕ್ಷಿಯಿಂ 
ಕ್ರತ:ಪುರದೊಡೆಯನನಥೋಕ್ಷಜನ ನೀ ವಿಶ್ವಕವಿಗವಗೆಂತು ಅಿಿಗಾರ ? 
(೧೪೭4. ೪೬-೪); ಅತ್ತಿಮಬ್ಬೆ ನೂರಾರೂ ಜನ ಲಿಪಿಗಾರರನ್ನು ಕರೆಸಿದಳು 
(ರಾನ39, ೦೭೬). [< ಸಂ. ಲಿ೬ಕಾರ] 
ಲಿಪಿಜ್ಞ (ನಾ): ಬರವಣಿಗೆಯನ್ನು ಬಲ್ಲವನು : ತಿಳಿದವನ ಮತಿವಿದನ 
ಭೂಷೊವಳಿಲಿ. ಸಂಧಿವಿಗ್ರಹರೆನಿಸಬೇಕು 


ಶಿಲ್ಪಿ. 


: ಲಿಪಿ 


೩); ಲಿಪಿ 
ಶಬ್ದವೆಂದು ಹೇಳುತ್ತಾರೆ 
36 


(ಕುನ್ಮಾಉ. 


ಅಕ್ಷರಶಾಸ್ತ್ರ : 
(spigraphy) ಮತ್ತು ಲಿಓಎ 
ಶಾಖೆಗಳಾಗಿ ಬೆ! 


(ralaeography)t 


(ಸ್ರಾಂಂ- ೩೪), 


ಲಿಪಿವಿಧಾನ ೭೭೧೭ ಲಿಸ್‌ 
ಲಿಪಿವಿಧಾನ (ನಾ)- ಅಕ್ಷರಗಳನ್ನು ಬರೆಯುವ ಕ್ರಮ: ಸೇವಾ ಲಿಪ್ಯಂತರಗೊಳ್ಳು (ಶ್ರಿ). ಬೇರೆ ಭಾಷೆಯ ಲಿಪಿಯಲ್ಲಿ ಬರೆಯಲ್ಪಡು : 
ಧರ್ಮೊಚಿತಮೆನಿಸುವಸಿಕರ್ಮಮುಮಮನೇಕ  ಲಿಪಿವಿಧಾಸ ೇನಮಪ್ಪ ಇವು ಟಿಬೆಟನ್‌ಭಾಷೆಗೋ ಅಥವಾ ಚೈನೀಭಾಷೆಗೋ ಅನುವಾದಿತವಾಗಿವೆ 
ಮಹಿಯುಮಂ . . . ಪಡೆದು (60ಫು- ೪-೬೪ ನ). [ಸಂ.] ಇಲ್ಲವೆ ಲಿಪ್ಕಂತರಗೊಂಡಿವೆ. (ಕಾರಶ- ೩೪). 


ಲಿಪಿಶಾಲೆ (ನಾ). ಬರಹವನ್ನು ಹೇಳಿಕೊಡುವ ಶಾಲೆ; ಲಿಪಿಯನ್ನು 
ಕಲಿಸುವ ಶಾಲೆ: ಮಹಾವಗ್ಗದಲ್ಲಿ ಸಿದ್ಧಾರ್ಥನು ವಿದ್ಯಾರ್ಥಿಯಾಗಿ 
ಚಂದನಥಲಕವನ್ನೂ ಸುವರ್ಣಶಲಾಕೆಯನ್ನೂ ಹಿಡಿದು ಲಿಪಿಶಾಲೆಗೆ ಹೋಗು 
ತ್ತಿದ್ದ ವರ್ಣನೆಯಿದೆ (ಉಣ. ೦೦). [ಸಂ, ಲಿಪಿಶಾಲಾ] 


ಲಿಪಿಶಾಸ್ತ್ರ (ನಾ): ಇಲಿಪಿವಿಜ್ಞಾನ : ಭಿನ್ನಲಿಪಿರೂಪಗಳ . . . ಪ್ರತಿಗಳು 
ಧೊರೆತಾಗ ಲಿಪಿರಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸಮಾಡಬೇಕಾಗುತ್ತದೆ 
(ಕನ್ನಸೂ- ೪೩) - [ಸಂ.] 


ಲಿಪಿಶಾಸ್ತ್ರಜ್ಞ (ನಾ). ಲಿಪಿವಿಜ್ಞಾನವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ 
ಮಾಡಿದವನು : ಕನ್ನಡಲಿಪಿಯ ಬೆಳವಣಿಗೆಯು ರಾಷ್ಟ್ರಕೂಟರ ಕಾಲದಲ್ಲಿ 
ಒಂದು ವಿಶಿಷ್ಟಹಂತವನ್ನು ಮುಟ್ಟಿದೆಯೆಂದು ಹೇಳಿದ್ದಾರೆ 
(ನೊಳಂರ, 60). [ಸಂ.] 

ಲಿಪಿಸಂಖ್ಯಾನಸಂಗ್ರಹ (ನಾ)- [ಜೈನ] ಐವತ್ತುಮೂರು ಗರ್ಭಾನ್ವಯ 


ಲಿಪಿರಾಸ್ತ್ರಜ್ಜರು 


ಕ್ರಿಯೆಗಳಲ್ಲಿ ಒಂದು : ಅನ್ನಪ್ರಾಶನಪ್ರಪ್ಟಿಕೇಶಾವಾಪಲಿಪಿಸಂಖ್ಯಾನ 
ಸಂಗ್ರಹೋಪನಹುನವ್ರತಚರ್ಯಾವ್ರತ . . . ಎಂಬಯ್ವತ್ತುಮೂಜು 


ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ (೪೦4 
08-08 ವ): ಲಿಪಿಸಂಖ್ಯಾನಸಂಗ್ರಹಮುಂ ಉಪನೀತಿಯುಂ . . . ಅಪ್ಪ 
ಯ್ವತ್ತುಮೂಣು ಗರ್ಭಾನ್ಹಯಕ್ರಿಯೆಯೊಳ್‌ (ಕಾಫೂಥಿ- ೨೦೨). [ಸಂ.] 

ಲಿಪಿಸಾದೃಶ್ಯ (ನಾ). ಅಕ್ಷರಗಳು ಒಂದೇ ರೀತಿಯಾಗಿ ಇರುವಿಕೆ ; ಅಕ್ಷರ 
ಸಾದೃಶ್ಯ : 'ಚಿಕುರ' ಎಂಬುದಕ್ಕೆ “ಅರ್ಥವಾಗದೆ ಯಾವನೋ ಪ್ರತಿಕಾರ 
ಅದನ್ನು 'ಚತುರ' ಎಂದು ಭ್ರಮಿಸಿರಬೇಕು, ಲಿಪಿಸಾದೃಶ್ಯ ಕಾರಣವಾಗಿ 
(ಕನ್ನಸ0- ೦೪೪)- [ಸಂ.] 

ಲಿಪಿಸು (ಕ್ರಿ): ಬರೆ; ಲೇಖಿಸು : ಇದಕ್ಕೆ ತಪ್ಪದಂತೆ ಪಣೆಯೊಳಾ 
ಬ್ರಹ್ಮನೇ ಲಿಪಿಸಿರುವ ಹಾಗೂ . . . ತೋರುತ್ತಾ ಇದ್ದೀತು (49. [VN 

[ಲಿಪಿ * -- ಇಷ್ಟು) 

ಲಿಪಿಸುಧಾರಣೆ (ನಾ). ಲಿಪಿಯ ಸಂಸ್ಕರಣ; ಅಕ್ಷರಗಳಿಗೆ ಸಂಬಂಧಿ 
ಸಿದ ಬೆಳವಣಿಗೆ, -ಮಾರ್ಹಾಟು : ಕನ್ನಡದ ಈಗಿನ ಲಿಪಿಯನ್ನು ಲಿಪಿ 
ಯಂತ್ರಕ್ಕೂ . . . ಹೊಂದಿಸುವ ದೃಷ್ಟಿಯಿಂದ ಲಿಪಿಸುಧಾರಣೆಯ 
ಬಗೆಗೆ ಕೆಲವು ಪ್ರಯತ್ನಗಳೂ ನಡೆದಿವೆ (ಸಂಕೋರ- ೩). 

[ಸಂ. ಲಿಪಿಸುಧಾರಣ] 

ಲಿಪ್ತ (ಗು). ೧. ಬಳಿದ : ಸವರಿದ; ಹೆಚ್ಚಿದ: ಸದಸದ್ವೇದನೀಯ 
ಪ್ರಕೃತಿಗೆ ಮಧುಲಿಪ್ತಖತ್ಗಧಾರೆಯವೋಲ್‌ ಸುಖಾಸುಖದಂ 
ಸ್ವಭಾವಂ (ಕಕ್ಕೃಶ್ರ. 360). ೨. ಮಲಿನವಾದ ; ಮಾಸಿದ. ೩. 
ವನ್ನು ಬೆರಸಿದ. ೪. ತಿಂದ : ಕಬಳಿಸಿದ: (ನಾ). ೫. ಬಳಿದುದು : 
“ದಿಗ್ನಂ: ಲಿಪ್ತಂ - ೨ ಬಳಿಯಲ್ಲಟ್ಟದ್ದು” (ಸಕಾ. ೩೪೭). ೬. ವಿಷವನ್ನು 
ಲೇಪಿಸಿದ ಬಾಣ : "ದಿಗ್ದಃ, ಲಿಪ್ತಃ - ೨ ವಿಷಾಕ್ತಿ - ನಂಜು ಪೂಸಿದ 
ಕೋಲು. ವಿಷ ಬಳಿಯಲ್ಪಟ್ಟ ಸರಳ: 


0 
ಎ 


(ಸಿದ್ಧಾಂತಿ, ೨೬೩). 


ಕಿ. ತಿಂದುದು: "ಭಕ್ಷಿತಂ. ಚರ್ವಿತಂ: ಲಿಪ್ರಂ... ಭುಕ್ತಂ - ೧೪ 
ಭುಜಿಸಲ್ಪಟ್ಟದ್ದು'' (ಸಿರ್ಯಾಂತಿ. ೩೩೨)- [ಸಂ.] 


“ಪ 


ಲಿಪ್ಯಂತರ (ನಾ)- ಬೇರೆ ಭಾಷೆಯ ಅಕ್ಷರ; ಬೇರೆಯ ಲಿಪಿ : 
ಗೊಳ್ಳು' ಪರಾ. [ಂ.] 


ಲಸ್ಕಂತರಗೊಳಿಸು (ಕ್ರಿ). ಬೇರೆ ಭಾಷೆಯ ಲಿಪಿಯಲ್ಲಿ ಬರೆ : 


ಅವು 
ಗಳನ್ನು ಅನುವಾದಿಸುವ ಅಥವಾ ಲಿಪ್ಕಂತರಗೊಳಿಸಬೇಕಾದ ಅಗತ್ಯವೂ ಇಲ್ಲ 


(ಕ್ರೇತೃತ್ರ- ೬೪). 


[ಲಿಪ್ಯಂತರ ಕೊಳು (ಕೊಳ್ಳ) ; - ಇಸ್ಕು) 


19 


46 


ಫಿ ರ.._ಕೊಳ್ಳು (ಕೊಳ್ಳ)] 

ಲಿಪ್ಸು (ಗು). ೧. ಪಡೆಯಬೇಕೆಂಬ ಆಸೆಯುಳ್ಳ. (ನಾ). ೨. ಆಸೆ 
ಪಡುವವನು: “ತೃಷಕಃ- ಗರ್ಧನ;; ಗೃಧ್ನುಃ- ಲಿಪ್ಸುಃ- ಲುಬ್ಬಃ, ಅಭಿರಾ 
ಹುಕಃ - ಈ ೬ ಕಾಂಕ್ಷಿತಂ” (ಹಡು: ೬೦-೨೦೮): [ಸಂ.] 

ಲಿಪ್ಲೆ (ನಾ). ಆಸೆ; ಕಾಂಕ್ಷೆ: *'ತೃಷ್ಣಾಃ ಅಭಿಲಾಪಾ: ಲಿಪ್ಲಾ, ಆಶಾ, 


ಧನ: * ಗರ್ಧನಾ - ಈ ೬ ಕಾಂಕ್ಷೆ” (ಉಡು. ೬೦-೨೦): [ಸಂ. ಲಿಪ್ಲಾ] 
ಲಿಫಾಪೆ ` ಲಿಫಾಫೆ' ನೋ. 


ಲಿಫಾಫೆ- ಲಿಫಾಪೆ (ನಂ). ಲಕೋಟೆ : ಹುಜೂರುಖಜುನೆಯಿಂದ ಬಂದ 
ಸರಾಘ. .. ಈ ದರ್ಶನಹುಂಡಿಯ ಲಿಫಾಫೆಯನ್ನು ತೋರಿಸಿದರು 
(೪೭: ೪): ಲಿಫಾಪೆ ; (8ಸಣ್ಣ- ೦೦೦): 

[4-ಅರ, ಹಿಂ. ಲಿಫಾಫೂ ಮರಾ. ಲಿಫಾಫಾ- ಲಿಫಾಪಾ] 

ಲಿಬಿ (ನಾ)- ಅಕ್ಷರ; ಬರಹ : ಅಶೋಕನ ಶಾಸನಗಳಲ್ಲಿ ಲಿಏ, ಅಬಿ. ದಿಪಿ 

ಸೆಮಾನಾರ್ಥಕಶಬ್ದಗಳಿವೆಯೆಂದೂ. ದಿಪಿ ಎಂಬುದು ಪುರಾತನ ಪಾರಶೀ 

ಸೇರಿದ್ದೆಂದೂ - . . ತಿಳಿದುಬರುತ್ತದೆ (ಕನ್ನಸ9- ೪): [ಸಂ.] 

ಲಿಬಿಕಾರ (ನಾ)- ಬರೆಯುವವನು ; ಲಿಪಿಕಾರ: ಕ್ರಿ.ಪೂ. ನಾಲ್ಕನೆಯ 
ಶತಮಾನಕ್ಕಾಗಲೇ ಲೇಖಕವೃತ್ತಿಯವನನ್ನು ಲಿಪಿಕಾರೆ ಅಥಮು ಲಿಬಿಕಾರ 
ಎಂದು ಕರೆದಿದೆ. (ರತ್‌ ೦೪). [ಸಂ.] 

ಲಿಬಿಲಿಬಿ (ನಾ). ಸಂಕಟ. ತಳಮಳ ಮುಂತಾದುವನ್ನು ಸೂಚಿಸುವ 
ಒಂದು ಅನುಕರಣ ಶಬ್ದ : ರಂಗನಾಥ ಸಾಯುವಾಗ ಹಣವನ್ನೂ 
ದುಶ್ಚಟಗಳನ್ನೂ ಬಿಟ್ಟು ಹೋಗಲಾರದೆ ಲಿಬಿಲಿಬಿ ಒದ್ದಾಡಿ, ಸಾಯಲಾರದೆ 
ಸಾಯುತ್ತಾನೆ (ತಂ8ಶಂ. ೨08). "ವಿಲಿವಿಲಿ" ಹೋ. 

ಲಿಲಾವು (ನಾ). (ಉಕ) ಹರಾಜು ; ಏಲಂ: _ಬೆಳಗಾದರೆ ಹಣ ಕಟ್ಟ 
ಬೇಕು. ಇಲ್ಲವೆ ಹೊಲಮನೆಗಳ ಲಿಲಾವಿಗೆ ಸಿದ್ಧ ರಾಗಬೇಕು (ಕರತ. ೭೩೪); 
ಸರಕಾರದವರು ಜೇನ ತುಪ್ಪ ಜಮೆಮಾಡುವ ಹಕ್ಕು ಪ್ರತಿವರ್ಷ ಲಿರಾವಿ 
ನಿಂದ ಮಾರುವರು-(ಕಳಾಗೆ. ೬೬). [+ ಮರಾ ಲಿಲಾವ*, ನಿಲಾವ್‌] 

ಲಿಲಾವುದಾರ (ನಾ). ಹರಾಜು ಹಾಕುವವನು : ವಕ್ತಾರ ಹಾಗೂ ಲಿಲಾವು 
ದಾರ ಇವರಲ್ಲಿ ಅಂತರವಿರುವುದೇ ಕ್ವಚಿತ (ಶ್ರವಾತೋ. ೯). 

[ಲಿಲಾವು 4 - ದಾರ್ಮ] 

ಲಿವ್ಕಿ (ನಾ). ಇ ಲಿಬಿ ; * ಲಿಪಿಯುಂ ಲಿಭಿಟವಿ) ಲಿಖತಾಕ್ಷರಾಳಿನ್ಕಾಸು” 
(ಪಸ ಕೂ. ೬೦-೩೪). [xo.] 

ಲವ್ಮಿ (ನಾ)- ಹಗುರ ; 2 ಈ ದಿವಸ ನನ್ನ ದೇಹವು ಬಹು 

ಲ ತಿರುಗಾಡಿ ಅಂಗಗಳು ಲಿವಿಯಾಗಿ 
ಆಡುವಂತೆ ಕೆಲಸವನ್ನು ಮಾಡಿದ ಹೊರತು ನಾವು ತಿಂದ ಅನ್ನ ಜೀರ್ಣಕ್ಕೆ 
ಬರುವುದಿಲ್ಲ (೧83-1 ೨೪). 

[._ತೆಲು. ಲವ. / ಮರಾ. ೮ವಕಾ ಗ್ಗುವ- ಮಣಿಯುವ] 

ಲಿವಿಸಾಧನೆ (ನಾ). ದೇಹವನ್ನು ಹಗುರ ಮಾಡಿಕೊಂಡು ಗಳೆಯ 
ಮೇಲೆ ಲಾಗ ಮುಂತಾದುವನ್ನು ಹಾಕುವುದು ; ದೊಂಬರಾಟ : 
ಎರಡನೆಯದಾದ `ಅಸ್ತ್ರವಿದ್ಯೆ'ಯಲ್ಲಿ ಪುರಾತನಕಾಲದ ಲಿವಿಸಾಧನೆ 

ಹುದು (60ನ್ಕ. ೪೪): ದೊಂಬರಾಟ ; 

(acrob: - ಇಂಕೂ). [ ೨ಿವಿ, ಸಾಧನೆ ] 

ಲಿಸ್‌ (ನಾ). ಆಯಾಸ ಅಥವಾ ದುಃಖದಿಂದ ಹೊರಹೊಮ್ಮುವ 
ಉದ್ಗಾರ : ಎಲುಬುಗಳ ಸಂತತವರ್ಷದಲ್ಲಿಯೂ ಲಿಸ್ಗನ್ನದೆ, ಬೆಿಗೆ 
ಹಾಕಿ (ಗಡು. 336) : ಗೊಡ್ಡದೊಡ್ಡ ಗುಯಗಳಾದರೆಯೇ 


(೩೦7೦0೩೭1೧8) ಯನ್ನು ಕಾ 


ಲಿವಿಸಾಧನೆ 


ಲಿಸುಗುಟ್ಟು 


ಕಣ್ಣೆರೆದು ನೋಡಲಾರದವರು. ' ಲಿಸ್‌' ಎನ್ನಲಾರದವರು ಈ ಸಣ್ಣಪುಟ್ಟ 
ಗಾಯಗಳಿಗೆ ಹೆದರಿಯಾರೆ ? (0: ೨೪). 
ಲಿಸುಗುಟ್ಟು (ಕ್ರಿ)- (ಉಕ) " ಲಿಸ್‌ ' ಎಂದು ಶಬ್ದ ಮಾಡು : ಇಳಿಯ 
ಲಿಕ್ಕೆಂದು ಎದ್ದಾಗ . - - ಅವ್ವ ಲಿಸುಗುಟ್ಟಿದಳು (ಕೈ. ಉ) ; ಗೌಡರು 
ಧೋತರದ ಶೆರಗಿನಿಂದ ತುಟಿ ಬಾಯಿ ಒರೆಸಿಕೊಳ್ಳುತ್ತ ಲಿಸುಗುಡುತ್ತ 
ಬರುತ್ತಾರೆ (ಸಕಾ. 1, 3೬೪). [೬ ಲ್‌ + ಕುಟ್ಟು] 
ಲಿಸು (ನಾ). ಹೆಸರು ಮೊದಲಾದುವನ್ನು ಬರೆದಿರುವ ಪಟ್ಟಿ; 
ಯಾದಿ; ಪ್ರತಿತಿಂಗಳೂ ಅಂಗಡಿಯಿಂದ ಸಾಮಾನುಗಳನ್ನು ತರುವ 
ಮೊದಲು ಲಿಸ್ಟು ತಯಾರಿಸುವುದು ಒಳ್ಳೆಯ ಅಭ್ಯಾಸ (63). 
[+ ಇಂ. rit] 
ಲೀಟರು(ನಾ). ದ್ರವಪದಾರ್ಥಗಳನ್ನು ಅಳೆಯುವ ಒಂದು ಅಳತೆ; 
ಒಂದು ಲೀಟರು ಎಳ್ಳೆಣ್ಣಗ ನಲವತ್ತೈದುರೂಪಾಯಿಗಳಾಗಿವೆ. 63) 
[ಓಣ ೦, titre] 
ಲೀಢ (ಗು). ತಿಂದ ; ರುಚಿನೋಡಿದ. [ಸಂ.] 
ಲೀಥೆ (ನಾ). ಕಡೆಗಣಿಸುವುದು : ತಿರಸ್ಕಾರ; ಅವಹೆಳನ : “ಹೇಳಾ, 
ಅವಹೇಳಾ, ಲೀಢ್ಜ್‌, ಅವಜ್ಞಾ ೬ ಆವಲೀಢಾ -ಈ ೫. ಅವತ್ತೆ” (ತಉಯು. 
006-0). [ಸಂ. ಲೀಢಾ] 
ಲೀನ (ಗು)- ೧. ಅಂಟಿಕೊಂಡ ; ಹತ್ತಿಕೊಂಡ. ೨. ಕರಗಿದ. ೩. 
ಅಸಕ್ತಪಖಾದ; ಮಗ್ನವಾದ- ೪. ಅಡಗಿದ. ೫. ಕಣ್ಮರೆಯಾದ; 
ಅಗಲಿದ. (ನಾ). ೬. ಯಾವುದಾದರೊಂದು ವಿಷಯದಲ್ಲಿ ಮಗ್ನ 
ನಾದವನು,-ಮುಳುಗಿದವನು: ಸುಖದುಃಖಗಳಲ್ಲಿ ಪದೇಪದೇ ಲೀನನಾಗಿ 
ತನ್ನನ್ನು ತಾನು ಮರೆಕುಭಿಡುತ್ತಿದ್ದನೆ (ಕ: ೪); ವಾಲ್ಮೀಕಿ ವ್ಯಾಸರು 
ತಮ್ಮ ಕೃತಿಗಳಲ್ಲಿ -. . ಲೀನರುಗಿ ಹೋಗಿದ್ದಾರೆ (ಉಕ. ೨). ೭. 
ಒಂದೇ ವಿಷಯದಲ್ಲಿ ಮುಳುಗಂವಿಕೆ; ತಲ್ಲೀನವಾಗುವಿಕೆ: ವಿಜ್ಞಾನಿಗಳು 
ತಂಡೋಪತಂಡವಾಗಿ ಭೌತಘಟನೆಗಳ ವಿಮರ್ಶೆಯಲ್ಲಿ ಲೀನವಾಗಿದ್ದಾರೆ. 
(ಊತ. 00೬). ಲೆ. [ಸಂಗೀತ] ಗಮಕದಲ್ಲಿ ಒಂದು ಬಗೆ : ಕಂಪಿತ 
* ಲೀನ... ಆಹತಮೆಬೇಳು ದೇಶೀಗಮಕಂಗಳು (೭64. ತಿಟಿ); 
ಶಾರ್ಜ್ನದೇವನ ಪಂಚದಶವಿಧ ಗಮಕಗಳು ಹೀಗಿವೆ . . . ಲೀನ - ಹಿಂದಿನ 
ಸ್ವರವೊಂದು ಮುಂದಿನ ಸ್ವರದಲ್ಲಿ ಮೃದುವಾಗಿಯೂ ನಿಧಾನವಾಗಿಯೂ 
ಐಕ್ಕವಾಗುವುದು (100% ೨೬): ೯. [ನಾಟ್ಯ] ನೂರೆಂಟು ಕರಣ 
ಗಳಲ್ಲಿ ಒಂದು : ಎರಡುಂ ಕೈಗಳನೂರ್ಧ್ವಮಂಡಲದಿನೊಳ್ಳಂ ಬೆತ್ತು 
ತದ್ವಕ್ಷದೊಳ ಕರೆಯುಗ್ಮಂಗಳನಂಜಲೀಕೃತಿಯನೊಲ್ಮುಂ [ಮಾಡಿ] 
ನೀಹಂಚಿತೋತ್ಕರಮೆ:ಬೊಂದು ಶಿರಸ್ಸಿನೊಳ್‌ ಮುಡುಹಿನೊಳ್‌ ಸೈತಿಟ್ಟು 
ಕೊಂಕಲ್‌ ಕೊರಲ್‌ ಕರಣಂ ಲೀನಮೆನಿಪ್ಪ ಚೆಲ್ವ ಪೆಸರಂ ತಾಳ್ವತ್ತು 
(ಗಾತ್ಮರಂ- ೪-೫೪) , [Xo] 
ಲೀನತೆ (ನಾ). ೧. ಆಸಕ್ತವಾಗಿರುವಿಕೆ; ಮಗ್ನತೆ. ೨. ಕರಗುವಿಕೆ ; 
ಐಕ್ಯತೆ. [ಸಂ. ಲೀನತಾ] 
ಲೀಯ (ಗು): ೧. ಕೂಡಿಹೋದ; ಬೆರೆತ; ಒಂದಾದ. (ನಾ. ೨ 
ಬೆರೆಯುವಿಕೆ ; ಐಕ್ಕ ; ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು 
(946. ೪೫6): ಸಾಗರವನ್ನು ಸೇರಿ ಅದರಲ್ಲಿ ಲೀಯವಾಗಿ ಆದರಲ್ಲಿ ಹರಿ 
ದಾಡುವ ನದಿಗೆ ... ಬೇರೆ ಗತಿಯುಂಟೇ? (ರೋನು ೩೬ ಸಾ ವ). 
[ಆ ಸಂ. ಲೀನ] ಸ 
ಲೀಲಾಂದೋಳ (ನಾ). ವಿನೋದವಿಹಾರದಲ್ಲಿ ಬಳಸುವ ಉಯ್ಯಾಲೆ : 
ಲೀಳಾವನದೊಳೆ ವಿಷರಿಪ ಲೀಳಾಸರದೊಳಗೆ ಮೂಡಿ ಮುಟ್ಕುವ 
ಲೀಲಾಂದೋಳ್ಳಮನೇಟುವ ೧ಲಾಕ್ಕಳಿಗಳೆ ವಿಲಾಸಕೇಳಿಗಳ ಸೃಪಸತಿಯಾ 
(43. ೩-0). [ಸಂ. ಲೀಲಾಂದೋಲ] 


೭೭೧೮ 


ಲೀಲೆ 


ಲೀಲಾಜಲಾಶಯ (ನಾ). ಜಲಸ್ರೀಡೆಗಾಗಿ ನಿರ್ಮಿಸಿದ ಕೊಳ. 
ತಟಾಕ : ನಾನಾಭವನವಿನ್ಕಾಸೋದ್ಯಾನಲೀಲಾಜಲಾಶಯಂಗಳುಮಂ . . . 
ಮಾಡಿ (ಉಂಶು. 6-84 ನ). [ಸಂ.] 
ಲೀಲಾದೀರ್ಫ (ನಾ). [ಸಂಗೀತ] ಇಪ್ಪತ್ತೆರಡು ಶ್ರುತಿಗಮಕಗಳಲ್ಲಿ 
s ಒಂದು ಬಗೆ ; ಸ್ಫುರಿತ . . . ಲೀಲಾದೀರ್ಥ [೫೫೦. ಲೀಲೋದ್ದೀರ್ಫ] 
ಕೋಮಲವೆಂಬವಿಪ್ಪತ್ತೆರಡೇ ಶ್ರುತಿಗಮಕಂಗಳು (ಏನೇ. ೧೮೬). 
[ಸಂ] 
(ನಾ). ಆಟವಾಡುವ ಮನಸ್ಸುಳ್ಳವನು ; ಕ್ರೀಡಾ 
ಲೀಲಾಭಾವಿಯಾಗಿ ಏಕೆ ಬಂದೆನೆಬುದನಟ್‌ದು ಸಾಕಾರದ 
ಕಂಡು ಏತಅಿಂದ ತಿಳಿವು ಇನ್ನೇತಣಂದ ಉಳಿವು 
ನೀತಿಯಲ್ಲಿ ನಿಮ್ಮ ಮೇಲಪ್ಪ ತಾಣವನಟಯಬೇಕು 
(ನೋಳಿವೂ ೩೦-೨೦೩). [ ಸಂ. ಲೀಲಾಭಾವಿನ್‌ ] 
ಲೀಲಾಯಿತ (ನಾ)- ಆಟಿ; ವಿನೋದ; ಕ್ರೀಡೆ: ಆದಿಪುರುಷಂ . . - 
ತುಜುಗಾದಂ ಲೀಲಾಯಿತಂ ಸ್ವಯಂಪ್ರಭುಗುಚಿತಂ (ಗಂ. ೩-೬೪) - [ಸಂ.] 
1 |ಲೀಲಾಯುದ್ಧ (ನಾ). ವಿನೋದದ ಯುದ್ಧ; ಹುಸಿಕಾಳಗ : ಮಲ್ಲ 
ಯುದ್ಧ ಲೀಲಾಯುದ್ಮಾದಿ ವಿಹೌರಗಳಿಂ (೧೪೪. 304). [ಸಂ.] 
ಲೀಲಾರಥ (ನಾ). ವಿಲಾಸಕ್ಕೆ ಉಪಯೋಗಿಸುವ ತೇರು: ತನ್ನ 
ಲೀಲಾರಥದೊಳೆ ಲವಣಾಂಭೋಧಿಯಂ ದಾಂಟಿ (6ಂಥ್ರ. ೦೨-೦೨೮). 
[ಸಂ.] 
16 |ಲೀಲಾವತಿ, ಲೀಳಾವತಿ (ನಾ). ೧: ವಿನೋದಾಸಕ್ತಳಾದ ಹೆಂಗಸು; 
ಹಾಸ್ಯದಲ್ಲಿ ನಿರತಳಾದವಳು. ೨. ಚೆಲುವೆ ; ಸುಂದರಿ. ೩. ನೇಮಿ 
ಚಂದ್ರನೆಂಬ ಕವಿಯು ಬರೆದ ಒಂದು ಕನ್ನಡ ಚಂಪೂಕಾವ್ಯ 
ಮತ್ತು ಅದರ ಕಥಾನಾಯಕಿಯ ಹೆಸರು ; ಅತಿಚತುರಸ್ತ್ರೀಯರು 
ಮತಿಚತುರಕವಿಗಳುಂ ಕೇಳ್ದೊಲದಿಂ ಬಾಯು ಬಿಡುತಿರೆ ಕರ್ಣರಸಾಯನ 
ಮೆನೆ ಪೇಲಸ್ತಿನೆಸೆಯೆ ಲೀಲಾವತಿಯಂ (6೧5. ೦-೪) ; ಲೀಲಾವತಿ 
ಪತಿಯಾಪ್ನಾಲೋಲತೆಯಿಂದೊಸೆದು ದೇವಿಯಂ ಪೂಜಿಸಿದಳಳ (ಊತ, 
೧೦-೪)- ೪. ಭಾಸ್ಕರಾಚಾರ್ಯನೆಂಬುವನಿಂದ ರಚಿತವಾದ ಗಣಿತ 
ಶಾಸ್ತ್ರ ಗ್ರಂಥ. ಲೀಳಾವತಿ : ೩ ಲೀಳಾವತಿ ಲೀಳಾವತಿ ಬಾಳೆಯ 
ಬಂಧುಪ್ರಿಯೇ ನಿಜಪ್ರಿಯಸಖಿಯರ ಕೇಳ ಕಳವಳದೊಳಟ್‌ದಪರ್‌ (60ರ. 
[ ಸಂ. ಲೀಲಾವತೀ ] 
ಲೀಲಾಳಕ (ನಾ)- ಅಲುಗಾಡುವ ಮುಂಗುರುಳು : ಮುನಿಚರಣಕಮಲ 


ಲೀಲಾಭಾವಿ 


60-4೭). 


'ದೊಳ್‌ ನಿಜವಿನತಶಿಶ।ಪದ್ಮವಿನುತ ಲೀಲಾಳಕಭ್ಯಂಗನಿಕಾಯಮೆಆಗಿ 
ಜುಗಿರೆ (ತುಳುವ. ೮-೩೬) - [ ಸಂ. ಲೀಲಾಲಕ] 


ಲೀಲೆ, ಲೀಳೆ (ನಾ)- ೧, ಆನಂದ : ಲೀಲೆಯಿಂದುಡಿಸಿ ದಿವ್ಯವಸ್ಥ್ರಮಠ 
- « « ಪೂಮಾಲೆಯು ಮುಡಿಯಿಸುತ್ತುಮರ್ತಿಯಿಂ (ರನರ್ತಿಕ್ಯು. ೩-೪); 
ಲೀಲೆಯೆಂದರೆ ಸ್ವಾರ್ಥವಾಗಲಿ ಮೌಾರ್ಥವಾಗಲಿ ಬೇರೊಂದು ಪ್ರಯೋಜನ 
ವನ್ನು ಉದ್ದೇಶಿಸದೆ ತಾನೇ ಪ್ರಯೋಜನರೂಪವಾದ ಸಂತೋಷವ್ಯಾಪಾರ 
(ಒಂದಾ. ೩೩). ೨. ಆಟಿ; ಕ್ರೀಡೆ: ವಿನೋದ : ಲೀಲೆಯೊಳೆ ಮಳಲ 
ಜಗಲಿಯ ಮೇಲೆ ಸರೋಜಾತಃಖಗೆ ಮಿಗಿಲೆನಿಸುವ ಸಲ್ಲೀಲೆಯ ತೇಜೋ 
ಬಾಲಕನಂ ನಲಿಯುಶಿರ್ದನಂ ಕಂಡು (ರನರ್ಷಿತು. 
ಮಂಚದ ಮೇಲೆ ಪವಣಸಿ 
ಂನುಜಭಾವದ ನಟನೆ ತಾನೆತ್ತ 


00-0೪೮) ; 
ಪರಮನೆನಿಸಿದ 


(sm. ೪2-98), 
ನೆಗೆಯುವ ತೊರೆಯ ಲೀಲೆಯ ಮನೋಹರತೆ 


(3. 
೨೪-60%). ಹ. ಸೀಯ ಒಂದು ಶೃಂಗಾರಭಾವ; 

3 ಬ! 
| ವಿಲಾಸ; ಬೆಡಗು: “ಹೇಳಾ. ವಿಳಸಃ- ಬಿಬ್ಬೋಕಃ, ಲೀಲ್ಲು 


* ವಿಭ್ರೆಮುಃ - ಇವು ಮೊದಲಾದುವು ಸ್ಟೀಯರ ಬಾವೆನೊಗರಲ್‌್‌ 


ಲೀಲೆಗಾತಿ 


(ಯು. ೦೩-೮೯) ೪. ಚೆಲುವು : ಸೌಂದರ್ಯ : ಕಿಸಲಯಲೀಲೆಯ 
ಪೋಲ್ವುದು ಅಧರವು ಬಹುಸುಖ ನಿನ್ನ ಸಮ್ಮುಖವು (ಇಂತಾಶ. ೯೩-೩೨), 
೫. ಸರಾಗ; ಸುಲಭ; ಹಗುರ : ವಿರಾಟರಾಜನಗರಂ ವಲ್ಲೂರಿವೆಲ್ಲಂ 
ಭುಜಾಬಲದಿಂ ಲೀಲೆಯೆ' ಸಾಧ್ಯವಾದುದೆಣೆಯಾರ್ವಿಷ್ಟು ಕ್ಷಮಾಪಾಳನೊಳ್‌ 
(a9. v, 56%. 0-0; 1169). ಲೀಳೆ; ೧. ಲೀಳೆಯನಪ್ಪುಕೆಯ್ದು 
ನಯನೋತ್ಸವಮಂ ದಯೆಗೆಯ್ವ ಗಾಡಿಯಿಂದೇಳಿಸಿ ಕಾಮಕಲ್ಪ 
ಲತೆಯಂ ಪರಿಪೂರ್ಣಕಳಾವಿಳಾಸದಿಂದೇಳಿಸಿ ಚಾರುಚಂದ್ರಕಲೆಯಂ ನೆಲೆ 
ವೆರ್ಚಸಿದಳ್‌ (ತಂರಾಕಾ. ೪-೩3): ೨. ಲೀಳೆಯೊಳೆ ತಾಮೆ ನಡೆದ 
ಕೇಳೀವನಲತೆಗಳಂ ನಿರೀಕ್ಷಿಸಿ.ಸುಯ್ದಾ ವಾಳವಳಯಂಗಳಂ ಭ್ರಮರಾಳಕಿಯರ್‌ 
ಬಾಷ್ಪ; 'ಮರಿಯಿಂ ಪೂರಿಸಿದರ್‌ (ತ್ರಷ್ಟಪು- 0೩-೪೪) - 
ಲೀಲಾಜಾಲವಾಗಿ ಎ ಅತಿಸುಲಭವಾಗಿ; ನಿರಾಯಾಸವಾಗಿ : ಚಿತ್ರ 

ಗಳನ್ನು ಲೀಲಾಜಾಲವಾಗಿ ಚಿತ್ರಿಸುತ್ತಿದ್ದ, ಕಳ್ಳಕಲಾವಿದನೊಬ್ಬ ! 
(ಭುಗರೂಂ. 69); ಯಾರೊಡನೆಯೂ ಬಾಯಿಬಿಡದ ನಾನು ನಿನ್ನ ಬಳಿ 
ಲೀಲಾಜಾಲವಾಗಿ ಮಾತನಾಡಿದ್ದೇನೆ (ಗೋಶರೆ- ೩೨). [ಸಂ. ಲೀಲಾ] 

ಲೀಲೆಗಾತಿ (ನಾ). ವಿಲಾಸವತಿ ; ಬೆಡಗಿ : ಲೀಲೆಗಾತಿಯರೆ ಮೆಸ್ತಕದಲಿ 
ಮೆಅಳವ ಪೂಮಾಲೆ (ಟೀಶಕ-30-3); ಶೈಲಪದ್ಮದ ಬಟ್ಟವಾವೆಗೆಗಳನು 
ಪೊಂಬಾಳೆಯ ನಿಡುಚವರೆಗಳಾ ಲೀಲೆಗಾತಿಯರೊಯ್ಯತಿರೆ ದಕ್ಷಿಣಾಂಕ 
ನಿಂದೌಲೋಕಿಸು-ಿರ್ದನಿನಿಸು (608. 9೬-೫೩)- [ಲೀಲೆ --ಕಾತ್ಮಿ] 

ಲೀಲೆಗಾರ್ತಿ (ನಾ)-- ಲೀಲೆಗಾತಿ:  ಲೀಲೆಗಾರ್ತಿಯರಚ್ಮುತನಾಜ್ಞಿ 
ಯಿಂದ ಪೆರ್ಗಾಲ ಹೊಂದೂಂಬನು ನೆಗಹೆ ಕೀಲಣೆಗೆಯ್ದ ಸುವರ್ಣವೇತಂಡೆ 
ಶುಂಡಾಲದೆ ಸುರಿದುದು ಸಲಿಲ (ಕತಕ. ೦-೬೩)- 

[ಲೀಲೆಗಾಜ.. - ತ್ಮಿ (<-ಇತ್ತಿ)] 

ಲೀಲೆಗಾಣಿ (ನಾ). ವಿಲಾಸಿ; ರಸಿಕ : ಬಾಲೆಯರುಗಳು ಬೊಬ್ಬಿಡಲು 
ಗೋಪುರದಗ್ರಶಾಲೆಯ ರೋದನಗೇಳಿ ಲೀಲೆಗಾಅನ ಕೊಲ್ವುದಿಲ್ಲೆಂದು 
ದುಃಖದ ಶೀಲೆಗೆ ಮಾತನಟ್ಟೆದನು (ಯೋಪಕ. ೩೩-೩೨) - 

[ಲೀಲೆ 4 - ಕಾಣ] 

ಲೀಲೆಗೆಡು (ಕ್ರಿ). ಸಂತೋಷವನ್ನು ಕಳೆದುಕೊಳ್ಳು; ಆನಂದವಿಲ್ಲ 
ದಾಗು : ಪಾರ್ಥನು ಲೀಲೆಗೆಟ್ಟಾ ದ್ವಾರವತಿಯನು ಪೊಕ್ಕು . . . 
ಅಣುಹಿದನು ಸರ್ವರಿಗೆ (ಶಿಮ್ಮತುೌ- ೩-0) [ಲೀಲೆ ಕೆಡು] 

ಲೀಲೆದೋಹು (ಕ್ರಿ). ವಿನೋದವನ್ನು ಸೂಸು ತೋರಿಸು: 
ಆ ಸಕಲನಿಃಕಲತತ್ಕವೆ ತನ್ನ ಶಕ್ತಿಸಮರಸಸಂಭಾಷಣೆಯಿಂದ ಲೀಲೆದೋಅ 
ಲಾಗಿ ಕಾನೇ ಗೂರುವಾದ(544. 190-3೪). [ಲೀಲೆ 4 ತೋಜು] 

ಲೀಲೆವಡೆ (ಕ್ರಿ). ಸೊಗಸಾಗು; ಚೆಲುವನ್ನು ಹೊಂದು ; ಸುಂದರಿವಾಗಿ 
ಕಾಣು : ಸಿವಿಗೆ ತಬಿಕಿದುಟುಗಲೊಡನಿಕ್ಕುವ ಕುಂಚಂ ಲೀಲೆವಡೆಯೆ 
(604: ೦೦-೩) ; ವಿಚಕಿಲಮುಕುಲಮಾಲೆಯಂತೆ ಕುಚತಟದೊಳ್‌ 
ಕಂಠಮಾಲೆ ಲೀಲೆವಡೆಯೆ (ಉಕ: 3-0೯ ಇ). [ಲೀಲೆ-ಪಡೆ,] 

ಲೀಳಾವತಿ, "ಲೀಲೂವತಿ' ನೋ. 

ಲೀಳೆ "ಲೀಲೆ' ನೋ. 

ಲುಂಗ (ನಾ). ಒಂದು ಬಗೆಯ ಮರ, ಮತ್ತು ಅದರ ಹಣ್ಣು; 
ಮಾದಲ ; ಮಾತುಲುಂಗ : ಕಕುಭಾಶೋಕಕದಂಬಲುಂಗಲವಲೀ 
ಭೂಜಾರ್ಜುನಾನೋಕಹಪ್ರಕರಂ (ಶ್ಯತತಾ- 8-60) ; ತುಲಸಿಯ ಲುಂಗ 
ಕಷಾಯದ ಜಲದೊಳ್‌ ಗೋವನಧಿಕಬೂದಿಯ ಜಲದೊಳ್‌ ಕಟವೆಯ 
ಸಮನಿಸು ತಾಂ ಮೊಸರೊಳೆ ಮೇಣ್‌ ಕಲಸಿದೊಡೆ ಪಲವು ದೆವಸಂ ನಿಲ್ಕುಂ 
(ಊಕೋಶ. 6-೬); ವಟಿಕುಟಜ ಲವಂಗ ಲುಂಗ ಮಾತುಲುಂಗ ... 
ಬಿಲ್ಯಾಶ್ವತ್ಥಾದಿ ವೃಕ್ಷಂಗಳು ಸುಮನಸಭರಿತವಾಗಿ ಶೋಭಿಸುತಲಿತ್ತು 
(gna: ೯೬). [ಸಂ.] 


೭೭೧೯ 


[2 


48| ಲುಂದ್ಕು (ಕ್ರಿ)- 


ಲುಂದ್ಕು 

ಲುಂಗಿ (ನಾ). ಗಂಡಸರು ಸೊಂಟಕ್ಕೆ ಸುತ್ತಿ ಶಿಕೊಳ್ಳುವ ನಾಲ್ಕು ಮೊಳದ 
ವಸ್ತ್ರ; ಲಪಾಟಿ : ಅಲ್ಲಿ ಎಲ್ಲರ ಲುಂಗಿ ಸುತ್ತುತ ತ್ತಾರೆ (ಕುಂ೩ಂ. ೨೦) ; 
ಮಗೆ ಮುಖಕ್ಕೆ ಚಿತ್ರವಿಚಿತ್ರ ಬಣ್ಣ ಬರೆದು ಒಂದು ಲುಂಗಿಯನ್ನು 
ಉಡಿಸಿ (ಮೇರಿಕು. ೦೦೦). [ ಪಾರೆ. ಹಿಂ. ಮರಾ. ಲುಂಗೀ] 

ಲುಂಚನ (ನಾ). ಕೀಳುವುದು; ಕಿತ್ತು ತೆಗೆಯುವುದು : ಕೇಶಲುಂಚ 
ನಾನಶನಾತಪಸ್ಥಾನಾದಿ ಶರೀರಪೀಡಾಕರಮಪ್ಪ ತಪೋನುಷ್ಕಾನದೊಳಂ 

(5 ತ್ರ. ೨೬೦). [| 

ಲುಂಚೆ (ನಾ). ಒಂದು ಬಗೆಯ ಮರ ; “ಹೆಂಡ ಇಳಿಸುವ ಮರ” 
(ಶ್ರಶ್ನಾ) : ಕರಿಯ ಸೀಗೆಯ ತಾಳ ಲುಂಚೆಯಾಂಚಲ ಸಕಲತರು 
ಧಾನ್ಯದಿಂದೌದ ಮದ್ಯಮಂ ಕುಡಿಕುಡಿದು ಮರುತಹತಿಯಿಂದ ಚಾಂಡಾಳಿ 
ಸುವ ಚಿತ್ರೆಯನರಸ ನೋಡುತ ಬಂದನು (ಜಕಗ: ತಂ. 300). [?] 

ಲುಂಟಾಕ್ಕ (ನಾ). ೧. ಕದಿಯುವುದು ; ಅಪಹರಣ: “ಲುಂಟಾಕಮೆನಲಲ್ಲಿ 
ನೆಗಪುಪ್ಪಿದಕ್ಕು (14-೬4). ೨- ಕದಿಯುವವನು ; ಕಳ್ಳ; ತಸ್ಮರ : 
ಗೆಂಟಲಾಜುತ ಸೋರಿ ಬಿರಿದಂಗದಲಿ ರಕ್ತ ಟೆಂಟಣಿಸುತ ಫೇಗಿ ಕೆಸು 
ವಿಂಟಿಂಗವೆಲ್ಲ ಕತ್ತರಿಸಿ ಬೀಳಲು ಬೀಳ್ವ ಲುಂಟಾಕ ವೈ ನೈತರಣಿಯೊಳು (೫೯4. 
6-೪). ೩. ಕಾಗೆ. ಗಂ.) 

ಲುಂಟಾಕ್ಕ (ನಾ). ಎರಡು ಬೆಟ್ಟಗಳ ಮಧ್ಯದ ಪ್ರದೇಶ: “ಲುಂಟಾಕಎ 
ಗುಡ್ಡದ ಭೂಮಿ” (ಕುಕೀ. ೦೦೭) ; "'ಲುಂಟಾಕಮೆನಲೆರಡು ಬೆಟ್ಟಗಳ 
ಮಧ್ಯಕೆ ಪೆಸರ್‌ (44: 66)- [?] 

ಲುಂಟಾಕಿನಿ (ನಾ). ನಿವಾರಿಸುವವಳು ; ಹೋಗಲಾಡಿಸುವವಳು ; 
ಪರಿಪೂತನಾಕಿನಿಃ ಪಾಪಲುಂಟಾಕಿನಿಃ ಸುರಭಿದವಲೋಕಿನೀ ಪೂರ್ವಮಂದಾ 
ಕನಿಯೆನುತಿರ್ದರು (ನಕ್ಕಶ್ಚ. ೩-೨೩-೭೪)- [ಸಂ. ಅಟಾಕಿನೀ] 

ಲುಂಠನ (ನಾ). ದರೋಡೆ ; ಲೂಟಿ : ಮಹಮ್ಮೂದನ ಸೈನ್ಮದಲ್ಲಿ ಹೆಚ್ಚು 
ಹೆಚ್ಚು ಗಿ ಲುಂಠನಪ್ರಿಯರು ಬಂದು ಸೇರಿಕೊಂಡರು (ಉತ್ರ. ೩0೬) 

[ಸಂ.] 

ಲುಂಠನಕಾರಿ (ನಾ). ಸುಲಿಗೆಮಾಡುವವನು ; ದರೋಡೆಗಾರ; ಕಳ್ಳ; 
ಅವನು ಅಷ್ಟಿಷ್ಟು ದಂಡನ್ನು ಕಟ್ಟಿಕೊಂಡು ಲುಂಠನಕಾರಿಯಾಗಿ , 
ಪ್ರಸಿದ್ಧಿಗೆ ಬಂದನು (ಕಗರ- 11, ೨೬); 'ಕೃಷಿಜೀವಿಗಳೂ: ಶಿಲ್ಪೋಪಜೀವಿ 
ಗಳೂ, ವರ್ತಕರೂ ದುರ್ವೃತ್ತರಾದ ಲುಂಠನಕಾರಿಗಳ ಕೃಪಾಧೀನರಾದರು 
(ಕರ್ಯಕೇ. ೦೪೦). [ಸಂ. ಲುಂಠನಕಾರಿನ್‌] 

ಲುಂಠಾಕ (ನಾ). ೧: = ಲುಂಠನಕಾರಿ. ೨. ನಾಶಮಾಡುವವನು: 
ನಿನ್ನಂಶಾಂಶದವತಾರಮೂರ್ತಿಯಿಂ ಲೋಕಲುಂಠಾಕರನಾವ ಪದದೊಳ್‌ 
ಮಡಿಯಿಸಲ್ವೇಡಿರ್ದಪುದವರವರನಂತಂತೆ ಮಡಿಯಿಪುದು (೫ಗವಿ- ಆ ನ). 

[0.7 

ಲುಂಶಿಸು (ಕ್ರಿ). ೧. ಸೂರೆಮಾಡು ; ಕೊಳ್ಳೆ ಹೊಡೆ : ವೀರಭದ್ರದುರ್ಗದ 
ನೆರವಿಂ ಗೆಂಟಿಪ ಡೆಂಕಣಿಕೋಂಟಿಯನಂಟಿಸಿಯಾ ರಾಯಗ್ಲೋಂಟೆಯಂ 
ಲುಂಠಿಸಿದಂ (862: ೨-೦೨೪). ೨. ನಾಶಮಾಡು: ರವಣಗೆಯ್ದವನ ಕಂಠವ 
ಲುಂಠಿಸಿದ ಕಂಠೀರವಮೂರ್ತಿಗಾನೆರಗುವೆನು (ಕತತಾಂ- ೩೦-೩೪) - 
[ಲುಂಠನ + ಇಸು) 

೧. ಮಲಗು ; ಇರುಳ ಕಳ್ಳರ ವಂದಾಕೆಯ 

ಲುಂದಿದ([ಕಾಕಾಂ- ನಿದ್ರೆಗೆಯ್ವ] ಮನೆಯೊಳ್‌ ಕನ್ನಮಿಕ್ಕಿದೊಡೆ (ಕಕ್ಕಾಣಾ- 

0-2) : ಕಾರ್ತಿಕಮಾಸದ ಪುಣ್ಣಮಿಯಂದು ಸುಖದಿಂದೆ ಲುಂದಿರ್ದಂ 

[೫೫ಾಂ- ಉಂದಿಳ್ನಂ. ಪಟ್ಟಿರ್ದಂ. ಪಟ್ಟಿರ್ದೊಂ] (ಆಣ. ೨6-೬). 

೨. ಸಂಭೋಗಿಸು : ಮೇಲ್ವಾಯ್ಡುಮೇವೈಸಿಯುಂ ಪಿರಿದುಂ ಲುಂದುವ 

ಬೇಟದೊಂದು ಸುಸಿಲುಂ ನೋಯಿಕ್ಕುಮಾಜಕ್ಕುಮಗ್ಗಲಿಕ್ಕುಂ (604. 

ಉಡ). " ಮಜಿಲುಂದು' ಪರಾ. 


ಲುಂದ್ಕು 


ಲುಂದುವೋವರಿಗೆ- ಮಲಗುವ ಕೋಣೆ; ಶಯ್ಕಾಗೃಹ: ಸರ್ವರುಜಾಪ। 


ಹಾರಮೆಂಬ ಹಾರಂ ಸಂತತಿಯಿಂ ವಾಮರಥಂಗೆ ಬಂದುದಂ ವಾಮರಥಂ 
ಕರುಮಾಡದೇಬನೆಯ ನೆಲೆಯೊಳ್‌ ತನ್ನ ಲುಂದುವೋವರಿಗೆಯ [2೫ಕಾಂ- 
ಪವಡಿಪೋವರಿಯಲ್‌] ಪುಡಿಕೆಯೊಳಿಟ್ಟು (ಪಡ್ನಾರಾ- 0೨೩-೪): 

ಲುಂದ್ಕು (ನಾ).೧. ಮಲಗುವಿಕೆ. ೨. ಸಂಭೋಗ: ಬಳಸುವ ಬೇಟದೆೊಳ್‌ 
ಮೊಳೆಪ ಗೊಟ್ಟಿಯೊಳೀರೆಲೆಪೋದ ಲುಂದಿನೊಳ್‌ ಬಳೆದ ವಿಯೋಗದೊಳ್‌ 
೬ ೬ * ಗೊಲೆಗೊಂಡ ಬೆ:ಟ೨ (ಅಂಕು. 03-30); ಅಮರ್ದಿನ ಧಾರೆಯಂತೆ 
ನುಡಿಯಿಂಪಮರ್ದಂ ತಳಿದಂತೆ ಸೋಂಕಿನಿಂಪಮರ್ದಿನ ಪೂರದಂತೆ ಪದೆದಿಂ 
ಪಮರ್ದಂ ಕುಡಿವಂತೆ ಲುಂದಿನಿಂಪಮರ್ದೊಡಮೇನಗಲೈ ಮುಳಿಸೆಂಬೆರಡುಂ 
ಗಡ ಕಾಳಕೂಟಮಾಗನುರ್ದಿನ ಕಾಳಕೂಟದೊಡವುಟ್ಟಿ ಸ್ಪಿದಳಿಂದವೆನೆನ್ನ ನಲ್ಲಳಂ 
(60ಶ್ರ- ೦೨-೨೬): [ವ ಲುಂದ್ಭು] 

ಲುಂಬಾಳೆಕಾರಿ (ನಾ). ಒಂದು ಬಿರುದು (2) 
ಲಕ್ಷ್ಮೀಕಾಂತಲಂಬಲುಂಬಾಳಕಾರಿನಿಲುಂ ಬೀರಚಂದ್ರಿಕಂ: 
VI, ಕಡೂರು. ೩೩-೪೬ ; 1196). [ತಿ 

ಲುಕಸಾನ 'ಲುಕ್ಸಾನು' ನೋ. 

ಲುಕಸಾನು 'ಲುಕ್ಸಾನು' ನೋ. 

ಲುಕಸಾನೆ 'ಲುಕ್ಸಾನು' ನೋ. 

ಲುಕುಸಾನು 'ಲುಕ್ಸಾನು' ನೋ- 

ಲುಕ್ಸಾನ * ಲುಕ್ಸಾನು ' ನೋ. 

ಲುಕ್ಸಾನು, ನುಕಸಾನಿ, ನುಕಸಾನು, ನಂಕ್ಸಾನು, ಲುಕಸಾನ, 
ಲುಕಸಾನು, ಲುಕಸಾನೆ, ಲುಕುಸಾಸು, ಲುಕ್ಸಾನ (ನಾ). ನಷ್ಟ; 
ಹಾನಿ: ತಮಗೆ ಬಹಳ ಲುಕ್ಸಾನು ಆಯಿತು (೧ಕೇರ್ರ. ೬). ನುಕಸಾನಿ : 
ಹೀಗೆ ಮಾಡೋಣದರಿಂದ ಸುಮ್ಮನೆ ನುಕಸಾನಿ ಆಗುವ ಸಂಭವವಿರುತ್ತದೆ. 
(ಪಲ್ಯ. ೩4): ನುಕಸಾನು ;  ಸರಕಾರೀಕಂದೌಯದೆಲ್ಲಿ ಶೇಕಡಾ 
ಮೂವತ್ತರಂತೆ ಸರಕಾರಕ್ಕೆ ನುಕಸುನು ಬಂತು (196. ೬೬೭). ನುಕ್ಸಾನು: 


; ಸಕಳೆಸಾಮನ್ತೆ, 
ನತಿಳಕ (ಎಳ. 


ವ್ಯಾಪುರದಲ್ಲಿ ಬಹಳ ನುಕ್ಸಾನು ಆಯಿತು (ರ). ಲುಕಸಾನ : ಇದರ 


ಬೆಸೆಯಿಂದ ವರ್ತಕರಿಗೆ ಲುಕಸುನವಾಗಿ ಬಹಳೇ ಖೇದವಾಗುತ್ತದೆ 
(ಖುಂರಿತ್ಕಾ, ೬ ಶ್ರಸ್ತಾರಃ),/. ಲುಕಸಾಸು; ಐಂದು ಸಾಗುವಳಿ ಆಗತಕ 
ಲುಕಸಾನು (ಕ್ಮ60- 0೩5, .30-೯; 2817); ಇದರ ಲುಕಸಾನು ಸರ್ವನಾಶ 
(೫6. 1 ೪0). ಲುಕಸಾನೆ : ಶೆರಿಭನಿಂದ ಯಾವನಾದರೊಬ್ಬನಿಗ 
ಲುಕಸಾನೆಯಾಗಿದ್ದರೆ, ಆ ಲುಕಸಾನೆ ಹೊಂದಿದವನು... ಫಿರ್ಯಾದಿ 
ಮಾಡಬಹುದಾಗಿತ್ತು (ಇಂಗ್ಮಂತ. ೩೫)- ಲುಕುಸಾನು ; “ ಲುಕುಸಾನು _ 
ನುಕುಸಾನು, ಹಾನಿ” (ಕಾತಕೋ- ಇ): ಲುಕ್ಸಾನ ; ವಿಸ್ಮಯದ 
ಲಾಭ ಲುಕ್ಸಾನವನೆ ಬಲ್ಲನು (ತರಾನ. 088-೭). 
[ «ಅರ. ನುಕ್ಷಾನ್‌; ಹಿಂ. ಮರಾ. ಲುಕ್‌ಸುನ್‌. ನುಕ್‌ಸಾನ್‌] 

ಲುಚ್ಚ ` ಲುಚ್ಚಾ ' ನೋ. 

ಲುಚ್ಚತನ " ಲುಚ್ಚುತನ ` ನೋ. 

ಲುಚ್ಚಾ, ಲುಚ್ಛ, ಲುಚ್ಛಾ (ಗು). ೧. ಕೀಳಾದ ; ಯೋಗ್ಯವಲ್ಲದ ಗೆ 
ಅಲ್ಪ ; ಹೀನ: ಈ ಲುಚ್ಚು ಸೂಳೆಮಗನ ಪೂತು ನಂಬಿಕೊಂಡಲ್ವೇ 
ಈಗೆಲ್ಲಾ ರಾಮರಕ್ಷಿಯಾಗಿ ಕೂತೇದ (44ಸು.. ೪0); ಲುಚ್ಚಾಜನರ ಸಹವಾಸ 
ಮಾಡಿ ಆತ ಹಾಳಾದ (699). (ನಾ). ೨. ದುರಾಚಾರಿ ; ದುಷ್ಟ ; 
ದುರ್ವ್ವಸನಿ : ಘಜನೀಮಹಮ್ಮದನೂ ಔರಂಗಜೇಬನೂ ಲುಚ್ಚಾಗಳು 
ದುಷ್ಟರು ಅಂತ: ಬೈತಾನೆ (ಸ್ಮಾಮಿಸ್ಕೇ.. 04೦) - ಲುಚ್ಚ : ೧. ಅವಳು 
ರಂಗಭೂಮಿಯ ಮೇಲೆ ಬಂದಾಗ ತನ್ನ ಪಕ್ಷದವರು ಲುಚ್ಚಮಾತುಗಳನ್ನಾಡಿ 
ಚಪ್ಪರಿಸಿದಾಗ ತಾನು" ಗದರಿಸರಿಲ್ಲವೆ? (ಇಗತಾ. ೩). ೨. ಇಬ್ಬಾಳಗಾತಿ 
ತಾಯಮ್ಮ ಇದ್ದಾಗ ಲುಚ್ಚವರ ಸಂಗ ನಮಗೇನು (ತ್ಳಿಶ-೭೩); ಮೈಗಳ್ಳ, 


೭೭೨೦ 


28 


40 


ಲುಪ್ತಿ 

ಕಳ್ಳ, ಲುಚ್ಚನೆಂಬ ಪದವಿಗಳೇ ಅವನಿಗೆ ದೊರೆತವು (ಕರಂಲ, ೩೦: 
ಅಚ್ಛಾ: ೧. ಗಂಧರ್ವಭಾಷೆಯಲ್ಲಿ ಆಡದ * ಲುಚ್ಛಾ' ಮಾತುಗಳಿಲ್ಲ 
(ಕಾಂ್ಮಮ- ೨೬); ಲುಚ್ಛು ಜನೆ ನೀವು (ಸಾಶೇಶ್‌. ೪99)- 

[- ಪಾರ, ಹಿಂ. ಮರಾ. ಲುಚ್ಚಾ] 
ಲುಚ್ಚಾಗಿರಿ (ನಾ).' ಅಲ್ಪತನ ; ಕೀಳುತನ: ಈ ಸಣ್ಣ ವಿಚಾರಕ್ಕೆ 

ಲುಚ್ಚಾಗಿರಿ ತೋರಿಸಬೇಡ (ರೂಂ) [ಲುಚ್ಚಾ 4 ಇಗಿರ್ಯಿ] 

ಲುಚ್ಚಾತನ, ಲುಚ್ಚತನ (ನಾ). . ೧. ಕೇಳುತನ; ಹೀನಬುದ್ಧಿ ನ 
ಅವನ ಲುಚ್ಚಾತನದಿ:ದೌಗಿ ಆವನ ನೆಂಟರಿಷ್ಟರೆಲ್ಲ ದೂರವಾದರು (ಕೊ). 
೨. ಪೋಕರಿತನ ; ಸ್ವೇಚ್ಛಾಚಾರ ; (4). ಲುಚ್ಚತನ ; ೧. ನಿನೋ 


ವಿನೋದ ಮಾಡಿದರೆ... ವಿನೋದ! ವಿಕೃತಕಾಮ | ಲುಚ್ಚತನ | 
(ರೂಗತಾ- ೦೭೩) - [ಲುಚ್ಚ್ವಾ -- ಇತನ] 


ಲುಚ್ಛಾ ' ಲುಚ್ಚಾ ' ನೋ. 
ಲುಟಾಯಿಸು (ಕ್ರಿ). ಲೂಟಿ ಮಾಡು $ ಕೊಳ್ಳೆಹೊಡೆ : ದೋಚು : 
ನಿಮ್ಮ ಸೀಮೆ ಯಾವತ್ತೂ ಲುಟಾಯಿಸಿ, ಆಕ್ರಮಿಸಿಕೊಳ್ಳುತ್ತೇವೈ(ಗಾಕೇಂದ್ರ- 
೪4) ; ವರ್ತಕರಿಂದ ತೆರಿಗೆಗಳನ್ನು ಎತ್ತುತ್ತಲೂ . . . ಅವರ ಭಂಡಸಾಲೆ 
ಗಳನ್ನು ಲುಟಾಯಿಸುತ್ತಲೂ ಇದ್ದರು (644 0೪). 
[ಲುಟ್ಕಾ (p *- ಹಿಂ. ಲುಟನಾ ಎ ಲಹಿಟಿಯಾಗು) 4 _ ಇಸ್ಕು] 
ಲುಟುಲುಟು (ನಾ). ಒಂದು ಅನುಕರಣ ಶಬ್ದ ; ಅಡವಿಯಿಂದ ಮನೆಗೆ 
ಹೋಗುವಾಗ ಲುಟುಲುಟು `ಹೆಜ್ಜೆಹಾಕುವ 'ಆಕಳ ಕರುವಿನಂತೆ ನೀನು 
ಹೀಗೇಕೆ ಓಡತೊಡಗಿದ್ದೀಯೆ (ಕುಗ0ೋ- ೦೪) ;" ಲುಟುಲುಟು ಹೆಜ್ಜೆ 
ಹಾಕುತ್ತ ಸವಿಸಾಪದ ಪುಸ್ತಕದ ಅಂಗಡಿಯಲ್ಲಿ ಕುಳಿತು: , . ಪತ್ರ ಬರೆದು 
ಬೀದಿಯ ಮಗ್ಗುಲಲ್ಲಿರುವ ಟಪಾಲುಡಬ್ಬಿಯಲ್ಲಿ ಒಗೆದುಬಿಟ್ಟ (ಮುಕರ): 
ಲುಶನ (ನಾ): ೧: ಹೊರಳುವಿಕೆ; ತಿರುಗುವಿಕೆ. ೨. ತಿರುಗು 
ಮುರುಗು ; ತಲೆಕೆಳಗು. [ಸಂ.] 
ಲುಶಿತ (ಗು). ೧. ಹೊರಳಿದ ; ತಿರುಗಿದ. (ನಾ). ೨. ಹೊರಳಾಡುವ 
ಕುದುರೆ : *ಉಪಾವೃತ್ತಃ » ಲುಠಿತ;--೨ , . . ನೆಲದಲ್ಲಿ ಬಾರಿಬಾರಿಗೂ 
ಬಿದ್ದು ಹೊರಳಾಡಿದ ಕುದುರೆಯ ಹೆಸೆರು” (ಸಿರ್ಯಾತಿ. ೨೩೦). [ಸಂ.] 
ಲುಪ್ತೆ (ಗು). ೧. ಬಿಟ್ಟಿ ; ತಿರಸ್ಕರಿಸಿದ. ೨. ಕರಗಿದ. ೩. ಕಾಣದೆ 
ಹೋದ ; ಮರೆಯಾದ : ಗುಣಲುಪ್ತಪ್ರಮುದಚಿತ್ತಂ ಪ್ರಳಯದೂರಂ 
+» » ವಿಕಲ್ಪಿತನು (04. 6-೩). ೪. ಕಳವು ಮಾಡಿದ ; ದೋಚಿದ. 
೫. ಇಲ್ಲವಾದ: ಲೋಪವಾದೆ: *ಲುಸ್ತೋಪಮೆ " ಪರಾ., 
(ನಾ). ೬. ಕೊರತೆ; ಕುಂದು ; ಊನ : ಕ್ಷಪ್ತಮೆನಿಸುವ ರಾಜಭೋಜ್ಯ 
ದೊಳೆಗಾವುದಂ ಲುಪ್ತಮಾಗದವೊಲಾರೋಗಣೆಯನೈದೆ ಲೋಲುಪ್ತಿಯಿಂ 
ಮಾಡುತಿರ್ದಂ (ಕೈಜಕಾ- ೬-೪೫). ೭. ಮರೆಯಾಗುವಿಕೆ ; ಕಾಣದಾಗು 
ವಿಕೆ; ಅದೃಶ್ಯ : ನಾನಾಸಂಪ್ರದೌಯಗಳು ಲುಪ್ತವಾಗಿವೆ (ಜುಕ್ಕಾರ- 
೦೨೦ ಬಕ) ; ಲುಪ್ತವುದ ಭಾರತೀಯಕ್ಕಾತ್ರತೇಜವನ್ನು ಮರಳಿ ಪ್ರಖರ 
ಗೊಳಿಸುವ ಉದ್ದೇಶವಿರಲಿಕ್ಕೆ ಬೇಕು (೪ರ. ೪೨೪). ೮. ಕಳವುಮಾಲು; 
ಕದ್ದ ವಸ್ತು : “ಅಪಹೃತಂ: ಲುಪ್ತಂ- ಈ ೨ ಕಳ್ಳೊಡಮೆ`' (ಕರಾಯು- 
೫೬-೦೦೪). [ಸಂ.] 
ಲುಪ್ತಪಿಂಡ (ನಾ). ಪಿಂಡಪ್ರದಾನಕ್ಕೆ ಯಾರೂ ಇಲ್ಲದಿರುವವನು,- 
ವಾರಸುದಾರನಿಲ್ಲದವನಂ : ನೀನು ಲುಪ್ತಪಿಂಡ ಆಗಿ ಸಾಯಿ (ಗಂನತಿಯಿ- 
[x0] 
ಲುಪ್ತಿ (ನಾ). ಇಲ್ಲದಾಗುವಿಕೆ ; ಕಾಣದಾಗುವಿಕೆ: ವ್ಯಕ್ತಿ ಲುಪ್ತಿಗಳು 
ಮಾನವಪುಕೃತಿಯ ಯಾವ ನಿಗೂಢವಾದ ವಿಶೈೆಷತೆಯೊಡನೆ ಸಂಬಂಧ 
ವಾದವು ಎಂಬುದನ್ನು - - . ನಿರ್ಣಯಪೂಡಲಾಗಿಲ್ಲ (8066, 21, 3); 
[ಆಲುಪ್ತ] 


60ಬ)- 


ಲುಪ್ತೋಪಮೆ 


ಲುಪ್ತೋಪಮೆ (ನಾ). [ಕಾವ್ಯಮಾ] ಉಪಮೆಯಲ್ಲಿ ಒಂದು ಬಗೆ; 
P “ ಉಪಮಾನ ಉಪಮೇಯ ಸಾಧಾರಣಧರ್ಮ ವಾಚಕ ಶಬ್ದ 
ಇವುಗಳಲ್ಲಿ ಒಂದಾದರೂ ಕೆಲವಾದರೂ ಸ್ಪಷ್ಟವಾಗಿ ಉಕ್ತವಾಗ 
ದಿರುವ ಸಾವೃಶ್ಯಕ್ಕೆ ಲುಪ್ರೋಪಮೆಯೆಂದು ಹೆಸರು `` 
(409. ೨೫೭) : ಉಪಮೇಯಂ ಉಪಮಾನಂ ಸಮಾನಧರ್ಮಂ 
ಉಪಮಾವಾಚಕಪದಂ ಎಂಬೀ ನಾಲ್ಕಅಸೊಳ್‌ ಒಂದನಾದೊಡಮೆರಡ 
ನಾದೊಡಂ ಮೂಜಿನಾದೊಡಂ ಪೇಬಿದಿರೆ ಲುಪ್ತ್ಕೋಪಮೆಯೆನಿಪುದು. 
(938. ೩೪). [ಸಂ.ಲುಪ್ತೋಪಮಾ] 

ಲುಬ್ಬ (ಗು). ೧. ಆಸೆಯುಳ್ಳು ; ಬಯಕೆಯುಳ್ಳ ಸ್ಸ. ೨. ಅತಿಯಾಸೆಯ ; 
ಲೋಭತನದ ; ದಾನಂ ದುರ್ಬಲಲುಬ್ಧಪ್ರಸ್ತು3ಂ (ಕಾಂತಿತೆ.೬-೩ ವ). 
(ನಾ. ೩. ಅತಿಯಾಸೆಯುಳ್ಳವನು ; ಲೋಭಿ; 

“ತೃಷಕಃ: ಗರ್ಧನಃ ಗೃಧ್ನುಃ: ಲಿಪ್ಪಃ: 

ಈ ೬ ಕಾಂಕ್ಷಿತಂ” (ಹಾಯು. ೬೦-30೮); ಚನ್ನಮಾದೊಡಂ ಗುಣಮಿಲ್ಲ 

ದಾತಂಗೆ ಲುಬ್ಬನ ಧನದಂತೆ ವಿಫಲಮಕ್ಕು (ಮುತತ. 00-39) $ ಡಿಂಗಿರಾತ 

ಬಲಗುಪ್ತರು ಅತಿಲ್ಗುಬ್ಬರು (ಉು. ೩೨). ೪ಬೇಟೆಗಾರ; ಬೇಡ. 


[ಸಂ.] 
ಲುಬ್ಬಕ (ನಾ). , ೧. ಅತಿಯಾಸೆಯುಳ್ಳವನು ; ಲೋಭಿ; ಜಿಪುಣ. 
ಪಿ. ಬೇಟೆಗಾರ ; ಬೇಡ; “ ಮೃಗಯ:. ಲುಬ್ಬಕಃ, 
ವ್ಯಾಧ. ವಾಗುರಿಕ; - ಈ ೪ ಮಾವುಲಿಗು ” (ಶರಿಯು. ೯6-99೨) ; 


ಲುಬ್ಬಕಾರಣ್ಯ (ಚರಪುಲಿಂದಶಬರಾದಿಪರಿರಕ್ಕಿತಾಂತರಾಲದೇಶಂಗಳುಂ (ಕತ. 

ಏನಮರ್ದಿರ್ದನೊ . , , ಕಟ್ತಲೆಯ ಮೊತ್ತಮಿದೆಂ 
ಬಿನಮೊರ್ವ ಲುಬ್ಬಕಂ (ಶತ್ಕಪು.3-69)- ೩. [ಜ್ಯೋತಿ] ಇಪ್ಪತ್ತೇಳು 
ನಕ್ಷತ್ರಗಳಲ್ಲಿ ಆರನೆಯದು; ಆರ್ದ್ರ: ** ಆರ್ದ್ರಾ: ಕ 
— ಈ ೨ ಆರ್ದ್ರಾ (ನಕ್ಷತ್ರದ ಪೆಸರ್‌)” (ಕರಯ: ೯-೪) ; * ಕೃಪಣಂ 
ಶಾಬರರಾರ್ದ್ರ ಲುಬ್ಬಕಮೆನಿಕ್ಕುಂ”" (ಣರ. ೦೨೮). [ಸಂ.] 

ಲುಬ್ಬತ್ವ (ನಾ). ಅತಿಯಾಸೆ ; ಜಿಪುಣತನ: [ಸಂ] 

ಲುಲಾಯ (ನಾ). ಕೋಣ: “ಮಹಿಷ; ಸೈರಿಭಃ, ರಕ್ತಾಕ್ಷ: ಕಾಸರ; 
ಲುಲಾಯ; ._ ಈ ೫ ಕೋಣಂ” (ಜರಾಯು. ೩೮-೬೪); ಭೀಕರತರಮಾಯ್ತಿಭಂ 
ವಿಲಯಕಾಲಕರಾಳಲುಲಾಯಸನ್ನಿಭಂ (ಕಂದ್ರಫ. ೧೦-೯೬) ; ಪೈಥುಳಕಂಧರ 
ಮೃಗಲುಲಾಯ ರಿತುಮಹಿಷೆಗಳ ನಡುವಿರ್ದುದು (೫4. ೩-೩೪). [Xo] 

ಲುಲಾಯಚ್ಛವಿಕ (ನಾ). ಕೋಣದ ಬಣ್ಣವುಳ್ಳುದು ; ಅತಿಕಪ್ಪು : 
ದೆಹನಬಹಳಧೂಮಂ ಯಮೋಚ್ಚೆ ಆರ್ಲಿಲಾಯಚ್ಛವಿಕಂ ಕ್ರವ್ಯಾದ 
ಕಾಯದ್ಕುತಿ... - , ಪರ್ಬಿತ್ತಿನೆ ದೆಸಜೆಸೆಯಂ ಮಬ್ಬು; “ಪರ್ಬಿತ್ತಗುರ್ಬಿಂ 
(ಊ0ವ. ೦೦-೨೭). [ಸಂ.] 

ಲುಲಿತ, ಲುಳಿತ (ಗು). ೧. ಅಲುಗಾಡಿದ ; ಅಲ್ಲಾಡಿದ ; ಕಂಪಿಸಿದ. 
೨. ಕೆದರಿದ, ಅಸ್ತವ್ಯಸ್ತಗೊಂಡ. ೩. ಚಿಮುಕಿಸಿದ ; ಸಿಂಪಡಿಸಿದ. 
೪. ತೊಟ್ಟಿಕ್ಕಿದ; ಹನಿಸಿಪ: ಮನ್ಮುಗದ್ಗದಕಂಠೆಯುವುಶ್ರುಜಲ 
ಲುಲಿತಲೋಚನೆಯುಮಾದ ಜಾನಕಿಗೆ ಹನುಮನಿಂತೆಂದಂ (ಶುರಾಮಾ- 
00-000 ನ) ; ಲುಲಿತಜಲಲವಲಲಿತನವಜಲರುಹದಳವಿಸರಲಸಿತವಿಮಳ. 
ಮರಾಲಾವಲಿಕಲಿತ . . . ಪ:ಂದಮಾರ:ತಮಹಿತಂ (08ಕೇ- 00-೬೪. 
೫. ಚೆಲುವಾದ ; ಅಂದವಾದ: ಲಲಿತಮಾಗೆಸೆವ ಭಾವಳಿಯ 
ಪಾತ್ರಂ ಮಾಡಿ ಲುಲಿತವಿಷಯಪದಾರ್ಥನಿಕರೆಮಂ ಬೈತದಲೊಳೊಲವಿನಿಂ 
ಪ್ರಾಣಲಿಂಗಕ್ಕೆ , ಕೊಟ್ಟಾ ಪ್ರಸುದಮನುಂಡು (6೧3. ೦-೭-೦೦೦). 
ಲುಳಿತ: ವಿ. ನಂದನಾವಳಿಗಳಂ ಬಳಸಿರ್ವ ಮದಾಳಿಸಂಕುಲಂಗಳೆ 

ವಿಷಯಾಂಗನಾಲುಳಿತಕುಂತಳದಂತೆವೊಲೊಪ್ಪಿ ತೋಜುಗುಂ (ಕರಣ. 

ಸುವರ್ಣಕುಂಭಯಮಳಮಂ ತರಳತರತರಂಗಲುಳಿತ 


6-೬4 ಐ) ; 


9-10) ; 


೭೭೨೧ 


46 


ಆ 


ಲುಳಿತಾಲಕ 


ಲಲಿತಫೆ.ನೆಪಿಂಡಮಂ (ನರ್ಕವೂ. ೦೦-೫೪ ಕಗ). ಪಿ. ಚಿತ್ರರಥನಂದನೆ. 
ತುರಗಖುರಲುಳಿತ - ಧೂಳೀಧೂಸರಮಪ್ಪ ಭವದ್ಭಮನಮಾರ್ಗಮಂ 
ನೋಡುತ್ತಮಿರ್ದು (ಗರಣ. 300): ಸ. ಮಲಯಜರಸಲುಳಿತ 
ನಳಿವೀದಳಾವಕುಂಠಿತಮಾದ  ಮೆಲ್ಲೆರ್ದೆಯೊಳಮೋರೊರ್ಮೆ ಕಳವಳಿಸಿ 
(ಉಾರಂಪೂ- ೪೨೭). ೪. ಆನಂದಬಾಷ್ಟಜಲಲುಳಿತನೇತ್ರನಾಗಿ (೩ರ 
೩-3೬ರ); ಪ್ರಮೋದಬಾಪ್ಟಂ ತನಯನಪಾಠೀನನುಮಾಗಿ (ತಂದ್ರಪು- 
೨-0೬): (ನಾ). ೬. ಅಲ್ಲಾಡುವುದು ; ಅಲುಗಾಟ ; ಕಂಪನ: 
“ಪ್ರೇಂಯೋಳಿತಂ, ತರಳಿತ ಲುಳಿತಂ -ಈ ೪ 


ಪ್ರೆಃಂಖಿತಂ. 
[ಸಂ.] 
ಅಲುಗಾಡುವ ಮುಂಗುರುಳುಳ್ಳವಳು : 
ನಿಜಗ್ರೀವೆ ಮಗುಟ್ಟು ನೋಡಿದ 
ಳೊರ್ವಳ್‌ (6 ೯-೩೪). [ಸಂ. ಲು೭ಿತಕುಂತಲೂ] 
ಲುಲಿತಾಳಕಿ, ಲುಳಿತಾಳಕಿ (ನಾ). = ಲುಲಿತಕುಂತಲೆ: ಅವಳೊಲ್ಲ 
ಡೆಗೆನರಿಯದಿನಿತಿನಿತಂ ಪಳಿಯಲೀಯದಂತೀವುದು ಮನಮಂ ಕಾಣ್ಯುದು 


ಅಲ್ಲಾಡುವುದು” (ಜಂಡು- €3೩-೬೦). 


ಲುಲಿತಕುಂತಲೆ 


ವಿಟಂ ಸ್ಥಿರನಾಗಿ ಲುಲಿತಾಳಕೆ (ಕುರತ: ೧೦-೮). ಲುಳಿತಾಳಕಿ ; 
ಅಳವಿಗಳಿದೆನ್ನೆ ಮನದುಮ್ಮಳದಿಂ ಪರಣತನೆನಿಪ್ಟ ನೈಮಿತ್ತೀನಂ 
ಲುಳಿತುಳಕಿ ಬೆಸಗೊಳೆ. (ಮತಿ: ೪೨೨೬) : ಪೂತವನಮಂ ಲುಳಿತಾಳಕಿ 


ಎಂದು ನೋಡಿದಳ್‌ (6250. ೨-೩೨೪). [ಆ ಸಂ, ಲುಲಿತುಲಕಾ] 


ಲುಲ್ಲಿ (ನಾ)- ಒಂದು ಬಗೆಯ ಸಣ್ಣಹುಳು ; ಸಮುದ್ರದೊಳಗೆ ಲುಲ್ಲಿ 


ಯಂತೆ ಮೃದುಶರೀರವುಳ್ಳದ್ದೊಂದು ಜಂತುವಿರುತ್ತದೆ. 
೫-೨) [7] 


(ಕಂ 


ಲುಳ್ಳಿ (ನಾ). ೧. ರಭಸ ; ವೇಗ: ಮುಂತೆಯ್ದುವ ಕಿಳಿಯು ಫೀಳಿಂನ 


[ದ] ಲುಗುವ ಡಮರವನಗ್ಗಿಸಿ ಕೊಡಸುವ . . . ಕ೦ಿಘಟೆ ನೆರೆದುವು ಬಲ 
ದೊಳಗೆ (ರೀತ. 3-39) ; ಲುಳಿಯ *ಜಿಲುವಿದ್ಯಾಚಮತೃತಿಯಳವು 
ಗರುಡಿಯೊಳಲ್ಲದೀ ರಿಪುಬಲಕೆ ತೋಜಸಬಹುದೆ (oe ೩-೫) ; 
ಉರುಕೇಶಬಂಧನಂ ವಿಟಜನಕೆ ಬಂಧನಂ ಕರದ ಲುಳಿ ಕಾಮನಾಟಕಕೆ ಲಳ 
ಲುಳಿ (ತಮ್ಮೂೌ- ೬-೦೪). ೨. ಕಾಂತಿ; ಹೊಳಪು: ಬಲಿದಿಂಗಲೀಕ 
ಸುವರ್ಣರೇಖೆಗಳೆ ಲುಳಿಯ ಹಂಗನ ಗಾಯ ಬಿಗುಹಿನ ಓಳುಕುಗಳ 
ಹೊಗರೆಂಬು ಕವಿದವು (ಕುಷ್ಕರೋ, 8-08) ; ಸುಳಿವ ಹಸ್ತದ ಜಾತಿ 
ಭಾವದ ಬಳಿಯಲಾಡುವ ನೋಟ ನೋಟದ ಲುಳಿಯವೊಲು ತೆಗೆದತ್ತ 
ತಿರುಗುವ ಕೊರಳು (ಕರಂ ೪-೩೪). ೩, ಚುರುಕುತನ ; ಲವಲವಿಕೆ ; 
ಈ ಬಲ್ಲೆಯಾ ಲುಳಿಯಾ ಬಿನ್ನಣಂ . ಶ್ರೀಚಿಕದೇವನೊಳ* 
ಮೆಟ್‌ಗುಂ (340. ೪-0೪೪). 

ಲುಳ್ಳಿ. ರುಳಿ (ನಾ): ಕಾಲಿಗೆ ಧರಿಸುವ ಒಂದು ಬಗೆಯ ಆಭರಣ : 
ಕಡಗ ಪೆಂಡೆಯ ಕಾಲುಲುಳಿಯ ಮೃಡಶರೆಣರಿಗುಳಿಖತದೆ ಇತ್ತು 
ರುದ್ರಾಣಿ (ಅಕಾ. ೭-೩) ; ಪದಕದ ಲುಳಿಯ್ಯ ರವೆಯದ ಕೋಣದ 

ಪೆಣ್ಣಳ ತಂಡವೆಳಸಿದುದಾರತಿವಿಡಿದು 


(ame: vo-); 


ಭೂರಿಕುಮಾರರುಂಟೆಮಗೆ  ಪದಕದಂತೆ ಹಾರದಂದದಿ ಲುಳಿಯಂತೆ. 
(ಕರತ- 6-೩೦). ರುಳಿ: ಕನ್ಯಾಶಿರೋಮಣಿಯ ಚರಣಗಳಿಗೆಯಂದುಗೆ 


ಗೆಜ್ಜೆ ರುಳಿದೊಡರನಿಟ್ಟರೊಲಿದು. ($ರೋ. ೨೬-೪3); ಕಾಲ ಸರ್ಪಂ 
ರುಳಿ, .. ಜೋಮಾಲಿಗಳು ಇಂಥ ಮೇಲಾಭರಣನಿಟ್ಟು ಲೋಲ್ಯೂಡುತಲಿ 
ಚೆಲ್ವ ಬಾಲೆಯರು ಬರುವ ವಿಶಾಲವೇನೆಂಬೆನೊ (44೧. ೪೪). 

[. ಮರಾ. ರುಳ್ಳೇ] 


ಲುಳಿತ ' ಲುಲಿತ' ನೋ. 
ಲುಳಿತಾಲಕ, ಲುಳಿತಾಳಕ (ನಾ). ಅಲುಗಾಡುವ ಮುಂಗುರುಳು : 


ಪದದಿಂದಾ ಲುಳಿತಾಲಕಂಬರೆಗ[ಮಂ]ಗೋಪಾಂಗಮಂ ಪಂಚರತ [ದಿನಂ 


ಲುಳಿತಾಳಕ 


ಗೋಚಿತಮಾಗೆ ನಿರ್ಮಿಸಿ (6೩%. 50-08-34; 117). 
ಲುಳಿತಾಳಕಜಾಳಮೆಂ ಕೊಡಂಕೆಗೆ ತೆಗೆದೇಜಕಿ ನೂಂಕಿ - - - ಒಪ್ಪಿದರಂದು 
ಕಾಂತೆಯರ್‌ (ಗಾತ. ೩೦) ; ಸುರಸುಂದರಿಯರ್ನಡೆತಂದರಂದು 
ಸುಯ್ಗೊಗೆದಳಿವಲೆ ತಮ್ಮ ಲುಳಿತಾಳಕದೊಳ್ತಡವಾದುದೆಂಬಿನಂ (ಕಾಂತ. 
09-೬೭): [ಸಂ, ಲುಲಿತಾಲಕೆ] 

ಲುಳಿತಾಳಕ ' ಲುಳಿತಾಲಕ ' ನೋ. 

ಲುಳಿತಾಳಕಿ " ಲುಲಿತೌಳಕಿ ' ನೋ. 

ಲುಳಿದಾರ (ನಾ). ಒಂದು ಬಗೆಯ ಆಭರಣ: ಲುಳಿದಾರ ಮುಂಗೈಯ 
ಮುರಿ ಪೆಂಡೆಯ ತೋಳ ಬಳೆ. , , ಮೆಜ್‌ಯೆ ಬಂಟರ ನೋಡಿ ಕಳುಹಿದ 
ನಂದು ಕಗ್ಗೊಲೆಗೆ (ಕುರ. ೩5-43) ; ಲುಳಿದಾಲೆ ಕಂಠಿಕೆ ಖಡೆಯ 
ಪೊಂಗಲು ಹೊನ್ನ ಬಳೆಯುತ್ತರಿಗೆ ಚೆನ್ನಸರವ ಕಳೆಪು (ಕಯಾಸಾಂ. ೪3-39). 

[ಲುಳ್ಳಿ 4 ದಾರ] 

ಲುಳಿಮನ (ನಾ). ೧: ಚುರುಕಾದ ಮನಸ್ಸು. ಆಸಕ್ತವಾದ 
ಮನಸ್ಸು: ಹಲವು ವಿಧದರ್ಚನೆಗಳಿಂದಿಷ್ಟಲಿಂಗವಂ  ಲುಳಿಮನದಿ 
ಪೂಜಿಸಲು ಮೆಚ್ಚಿದಂ ಗೌರೀಶ (0880. 0೬-೦6) ; ನಳಿನರಿಪುಪಾಲಿಯಿದಿ 
ರೊಳ್‌ ತೋಟ ಕಾಣುತಂ ಲುಳಿಮನದಿ ಮೆಯ್ಕಿಕ್ಕಿ ಭಕ್ತಿಯಿಂ ತುತಿಸುತಂ 
(0839, ೨೪-೨೩). [ಲುಳ್ಳಿ ೬ ಮನ] 

ಲುಳಿಯಂಬು (ನಾ). ವೇಗವಾಗಿ ಚಲಿಸುವ ಬಾಣ: ಅರಸ.ಚಿತ್ತವಿಸು 

೬. ಲುಳಿಯಂಬು ಕಣಗಲ ೫ರಳುಗೂಡಿಪ್ಪತ್ತು ಸಾವಿರವೆರಡತಿಸಾವಿರ 

ವುಳಿದವೀ ಸಾರುಚನಿಕೆರದಲ್ಲಿ (ಕುನ್ಮಾಕ! ೦6-20) [ಲುಳ್ಳಿ 4 ಅಂಬ್ಯು] 

ಲುಳಿಯಾಣ (ನಾ). ರತ್ನದ ಎಂದು ಬಗಯ ದೋಷ (?): ಆ 
ಮೂಂರೊಳ್‌ ಬೇಲಕ ಬೇಲ ಅಕ್ಕರಿಂ ಧರಿಸಿದವರಿಗೆ ಫಲವ ಪೇಳುವೆಂ 
ಕರ್ಕರಕೆ ಭಿನ್ನವೆಂದೊಡದು ಹುಟ್ಟಿದುದೆಂದು ಅಕ್ಕಜದ ಮೊರಬು ಲುಳಿ 
ಯಾಣ ಸಸುನಗಳಿಂದು ಪುಟದೋಷಮೆಂದಿರ್ಪುದು (ಕಕ್ಕಣ: «.). [? ) 

ಲುಳಿವಡಿಸು (ಕ್ರಿ): ವೇಗಗೊಳಿಸು : ಕಮಲಜನೇಅಸದನು. ರಥವ - , . 
ತುರಗಪ್ರಸರವನು ಬೋಳ್ಳಿಸಿ ರಥವೆನು ದೆಸೆದೆಸೆಗೆ ಹೊಳೆಸಿದನು' 
ಸಿದ; :ಮಹಾರಥವ (ಕುಣ್ಕಕ- ೭-೦): [ಲುಳಿ 4. ಪಡಿಸು] 

ಲುಳಿವಡೆ (ಕ್ರಿ): ೧- ವೇಗಗೊಳಿಸು : ರಭಸಗೊಳಿಸು : ತುರಗವನು 
ಬೋಳಯಿಸಿ ವಾಘೆಯ ಶಿರುಹಿ . . - ಕೃಷ್ಣ ಪಾರ್ಥನ ರಥವ 
ಲುಳಿವಡೆದ (ಕುಣ್ಮಾಂ. ೩-೨) : ಬಳಿಕ ಶಾರಿ ಮಹಾಧನುವನುಜ್ವಲಿತ 
ಮೌರ್ವಿಯ ನೀವಿ ಬೆರಳಲಿ ಲುಳಿವಡೆದು ಬರಸೆಳೆದು ಹೂಡಿದನಾ 
ಮಹಾಶರವ (ಕಕರಣ. ೬-೫೦-೪4). ೨. ಚುರುಕುತನವನ್ನು ಹೊಂದು ; 
ಕೊಂಕು ಬಿಂಕಂಬಡೆಯೆ ಬಿಂಕಂ ಲುಳಿವಡೆಯೆ ಲುಳಿ ನವಣಿವಡೆಯೆ 

ಮೆಲಕೆದು (ಅತಂತ. 3-೨6ನ, [ಲುಳ್ಳಿ ಪೈ] 

ಲುಳಿವಡೆಸು (ಶ್ರಿ). ವೇಗಗೊಳಿಸು : ವಾಘೆಯ ಕೊಂಡು ತುರಗವ 
ತಿರುಹಿ ಲುಳಿವಡೆಸುತ್ತ: ಪಾರ್ಥಗೆ ಮಾಯೆಯನು ಬೀಸಿ - . 
ನಗುತ ಮುರವೈರಿ (ಕುನ್ಮಾಭೀ- 4-೪೨). [ಲುಳಿವಡೆ ,_ -ಇಸ್ಕು] 

ಲುಳಿವೆರು 'ಲುಳಿವೆಜು' ನೋ. 

ಲುಳಿವೆಜು, ಲುಳಿವೆರು (ಕ್ರಿ)- ೧- ಕಾಂತಿಯನ್ನು ಪಡೆ; ಹೊಳಪಾಗು: 
ನಳನವತ್ರಾಯತೇಕ್ಷಣೆಯಂಗದೇಶದೊಳಿ” ಪುಳಿ[ಕಾಕಾ*- ಬೆಳೆಸಿದ ಲಾವಣ್ಮ 
ವನದ ಲುಳಿವೆತ್ತು ರತಿಕಾಮ ದೇವರಾಡುವ ಕಾಸುಗಾಳಿಯನೆ ಹೊಕ್ಕು 
ಳೊಪ್ಪಿದುದು (ಕೋಶ. 3೩-೦): ಲುಳಿವೆರು; ೨. ವೇಗವನ್ನು 
ಹೊಂದು : ಸಡಗರಿಸಿ ಮೆಯ್ದಳಿಗೊಂಡು ಲುಳಿವೆತ್ತು ನೆಗೆದೆರ್ದು (ಸುತತ. 
sn) [ಲುಳ್ಳಿ ೬ವೆಲ್ಕು] 

ಲೂಟಿ (ನಾ). ಕೊಳ್ಳೆ ಹೊಡೆಯುವುದೇ ; ಸುಲಿಗೆ ; ದರೋಡೆ : 
ಕದನೆದೆ ಮುಕ್ಕಿ ಖಳರಾಯನ ಶಸ್ತ್ರಸದನವ ಹೊಕ್ಕು ಲೂಟಿಯಲಿ ಹದ 


೨. 


* ಎಂದನು 


ಲುಳಿತಾಳಕ 1} 


ಜ್ರ 


ಉಳಿವು |" 


೬೩೨೨ 


| 


ಲೂನ 


ಎಲ್ಲು ಕೋಲ್ಲಳ ಕೈಕೊಂಡು ಬತ್ತೀಸಾಯುಧನಾಗಿ ಫೊಅವಟ್ಟು ಬಂದ 
(68. ೦೨-೪೦) ; ಈ ಪುರದೊಳು ಪ್ರಜೆ ಉಳುವಿಲ್ಲ ಲೂಟಿಯ ಬಲುಹ 
ನೇನೆಂಬೆ (866.೨೭೨-೦) ; ಇವರ ಲೂಟಿ. ದರೋಡೆಗಳೆ ಜನತೆಯ 
ಭಿತಿಗೆ ಮುಖ್ಯ ಕಾರಣವಾಗಿತ್ತು (ಗ್ರಾಂ. ೧೩)- 

ಲೂಟಿ ಮಾಡಿಸು" ಕೊಳ್ಳೆ ಹೊಡೆಯಿಸು ; ಸೂರೆ ಮಾಡಿಸು. 
ನಿಮ್ಮ ತಂಗಿಯರು ತಮ್ಮಂದಿರು - . - ಬೇಕಾದಾಗ ಕರೆಸಿಕೊಳ್ಳುತ್ತೀರಿ. 
ಮನೆಯೆಲ್ಲ ಲೂಟಿ ಮಾಡಿಸುತ್ತೀರಿ (ಕುಹಾಗ. ೪9): ಲೂಟಿ ಮಾಡು ಇ 
ಕೊಳ್ಳೆ ಹೊಡೆ ; ಸೂರೆ ಮಾಡು ; ಸುಲಿ: ತೋಟಿಯಿಂದೊಳಪೊಕ್ಕು 
ಪುರಗಳೊಳಗೆ ಬಲು ಬೇಟೆಯ ನಾಯ ಪಿಡಿವರು ಲೂಟಿ ಮಾಡುವರು 
(13ರ. ೦೦-೩) ; ಶತ್ರುಗಳು ದೇಶದ ಮೇಲೆ ನುಗ್ಗಿ ದೇಶವನ್ನೆಲ್ಲಾ 
ಸುಟ್ಟು ಲೂಟಿ ಮಾಡುತ್ತಿದ್ದರು (ಶಾಶ್ಮಾಪು- ತಿ). ಲೂಟಿಯಾಗು ಇ 
ಕೊಳ್ಳೆ. ಹೋಗು ;' ಸೂರೆಯಾಗು ; ಸುಲಿಗೆಯಾಗು : ಪಕ್ಕದ 


ಹಳ್ಳಿ ಲೂಟಿಯಾಯಿತು. (6ರತೆ. ೪೬). ಲೂಟಿಯಾಡು ಇ ಲೂಟಿ 
ಮಾಡು : ಕೇರಿಕೇರಿಯೊಳು ಪರಿದು ಲೂಟಿಯಾಡಿದರೂರು [ಕಾಣ 


ಮಾಡುತಲೂರು] ಕಿಚ್ಚಿನ ಬೀಡಾಯ್ತು (ಕುಣಸಾಂ- 00-98) ; ನೀನಾರ 
ಗೆಂಡನೆಂ ಲೂಟಿಯಾಡಲ್ಬಂದೆ ಎಂದು ಚೇಲಾಗ್ರಮಂ ಪಿಡಿದೆಳೆಯಲು 
(ತೇರನು, 9-3೬)... ಹಿಂ. ಲೂಟ್‌, ಲೂಟಿ; ಮರಾ. ಲೂಟ್‌] 

ಲೂಟಿಸು (ಕ್ರಿ). ಕೊಳ್ಳೆ ಹೊಡೆ : ದೋಚು ; ಲೂಟಿಮಾಡು ; ಮೇಣಾ 
ವಧೂಟಿಯರು ಲೂಟಿಸಿದರಖಿಲವಿಟಚಿತ್ತ ಧನಮಂ(ಕರಕ. 1» ೫66 ಕತುತ್ರ) ; 
ಬಾರೆಲೆ ವಿಶಾಲಾಕ್ಷಿ ನಿನಗಹಿತಪತ್ನಿಯಾಗುರಮಂ ಲೂಟಿಸು (8ತಮು, 
೬-೨); ಹೈದರೆಲ್ಲಿ ಖಾನರು ನಾಜರುಖಂಗರ ಖಜಾನೆ ದ್ರವ್ಯವೆಲ್ಲ ದಿಕ್ಕಾ 
ಪಾಲಿಗೆ ಲೂಟಿಸಿ ಕೊಂಡ ಹೋಗುವರಲ್ಲಿ ಕೆಲವರನ್ನು ಹೊಡೆದು 
(ಶೈರರೆ- ೨೬) [ಲೂಟಿ 4 -ಇಸ್ಕು] 

ಲೂತಿ, ನೂತ್ತಿ (ನಾ). ೧. ಒಂದು ಬಗೆಯ ಗುಹ್ಮರೋಗ ; ಗುಹ್ಮ 
ವ್ರಣ; ಭಗಂದರ : “ ಲೂತಿ [೫೫. ಲೂಕ ವೂರಿ]ಯೆನಲುಸನದ 
ಪುಣ್ಣಕ್ಕು ” (ನಗಣ. ೦೦೪-೩) ; ಸರ್ವ ಮಿಗಿಲೆಂಬಹಂಕಾರೀಕನೆ ಯ್ಯ 
ಲೂತಿಯ ಹುಣ್ಣನುಳ್ಳಾತನು (೧ಕ್ಕಿತ್ಳಿ. ೪-33-80) ; ಪ್ರೀತಿಯಿಂದ ನೀತಿ 
ಹುಟ್ಟುವುದು ಲೂತಿಯಿಂದ ಗಜ್ಜಿ ಹುಟ್ಟುವುದು (ಣರ). ನೂತ್ಮಿ: ೧.ಬಾಳೆ 
ಹೊವು: ಹುರುಳಿ. ಗೇರ ಹರಳು ಇವೆಲ್ಲಟ್ಟು ಇಳುಹಿ. ಗೇರ ಹರಳು 
ಮೆಲಲು ನೂತಿ ಮಾಣ್ಣುಂ (ಂನ್ಮಿ ಪಿ: ಓಟ) ; ನಾಡೀವುಣವೇ ನೂತಿ ಎಸಿ 
ಕೊಂಬುದು (ಕೈರೃತಾ, 11, ೧೨೫); ಎಳೇ ನೀಲಿ. . .ನೂತಿ. ಬಾಯಿಹುಣ್ಣು 
ಗಂಟಲುಹುಣ್ಣು: ಕಾವುಗಣ್ಣುಗಳಿಗೆ ಇದು ಸಂಜೀವನೆ (0೫. ೪)- 
೨. ಒಂದು ಬಗೆಯ ರೋಗ : " ಕಣ್ಣುನೂತಿ ' ಪರಾ. 
[-ಆಸಂ. ಲತಾ ಇ. ಚರ್ಮರೋಗ /ತುಳು, ಲೂತಿ ಎ ಚರ್ಮರೋಗ] 

ಲೂತೆ (ನಾ). ೧. ಜೇಡರ ಹುಳು ; “ಲೂತಾಹ್ವಯಮೂರ್ಣನಾಭಂ” 
(ತಸ್ತುಳೋ, ೪0.) ; ಭದ್ರಾಂಗನೆಂದೆಂಬವನ ಮೇಲೊಂದು ಛೂತೆಯ 
ಡರಲ್ಕು ಮುನಿಯ ಶಿಷ್ಯನಾಲೋಕಿಸುತ್ತೆ ಕೌಶಲ್ಯನೆಂದೆಂಬಾತನದನೆಳೆದು 
ಕಡೆಗೆ ಹಾಯ್ಕೆ (ಸಿರ್ಕಶು- 03-06), ವಿ. ಇರುವೆ. ೩./ಜೇಡರ 
ಹುಳುವಿನ ಎಂಜಲಿನ ಸಂಪರ್ಕದಿಂದ ಉಂಟಾಗುವ) ' ಒಂದು 
ಬಗೆಯ ಚರ್ಮರೋಗ: (4). [ಸಂ. ಲೂತಾ] 

ಲೂನ. (ಗು)- ೧. ಕತ್ತರಿಸಿದ; ಕಡಿದ : ಐರಾವತಕರಲೂನಸಲ್ಲಕೀಶಬಳ 
ಮುಮಪ್ಪದಯಗಿರಿಯಿಂ ಸೊಗಯಿಸುವ ಮೂಡಣದೆಸೆಗೆ ವಂದು 
(ಶಂಕರಾ, 6 ವ); ಏನ ಹೇಳುವೆನುಭಯಬಲದಲಿ ಲೂನನಿವಹದ ಹಯವ 
ನಡೆಗೆಡೆವಾನೆಗಳ ಹೊದಣಕಿದ್ದು ಮುಗ್ಗಿದ ರಥದ ವಾಜಿಗಳ (ಕಾವ್ಮಾರೀ: 
(ನು). ೨. ಕತ್ತರಿಸಿದುದು; ' ತುಂಡುಮಾಡಿದುದು : 
“ದಾತಂ ಲೂನಂ ದಿತಮಜಾಗೆ”, (ಅಸ್ಟು: 00೬-೫)- ೩, ಕೊಯ್ದು ದು; 


ಲೂನವಕ್ಷ 


ಕಟಾವಾದುದು : 


“ಲೂನಂ. ಕೊಯ್ಲು [8ಣಾ. ಕೋಯ! 
(ಕೂಗ: ೦೦೪-೨): ೪. ಬಾಲ. [ಸಂ.] 
ಲೂನವಕ್ಷ (ನಾ). ಕತ್ತರಿಸಿಕೊಂಡುದರಿಂದುಂಟಾದ ಗುರುತನ್ನು 


ಎದೆಯಲ್ಲಿ ಹೊಂದಿರುವವನು; p ಹಿಂದಿನ ಕಾಲದಲ್ಲಿ ವೇಳೆ 
ವಾಳಿಗಳು, ಗರುಡರು ಮುಂತಾದವರು ತಮ್ಮ ಒಡೆಯರ ಸೇವೆಗೆ 
ತಮ್ಮನ್ನು ಒಪ್ಪಿಸಿಕೊಂಡುದರ 
ಆಯುಧದಿಂದ ತಮ್ಮ ಎದೆಯ ಮೇಲೆ ಒಂದು ಗುರುತನ್ನು ಮಾಡಿ 


ಕೊಳ್ಳುತಿದ್ದರು : ನೃಪಾಲರ ಮಗನೊ ಮೊಮ್ಮನೊ ನೀನವರ 
ಬಾಂಧವನೊ ಭೃತ್ಯನೊ ನ್ನೂಲೂ]ನವಕ್ಷ [೫೫9 ಪಕ್ಷ]ನೊ ಬೆರಳ 
ಬದೆಗನೊ (ಕುನ್ಶಾಸ- ೨-೩೨). [ಸಂ, ಲೂನವಕ್ಷ] 

ಲೆಂಕ (ನಾ). ೧. ತನ್ನ ಒಡೆಯನ ಸಲುವಾಗಿ ಪ್ರಾಣಾರ್ಗಣಿಯನ್ನು 
ಮಾಡುವ ನಿಷ್ಮಾವಂತನಾದ ಆಳು ; ಆಪ್ತ ಸೇವಕ: ಕರ್ಣನ 
ಲೈಕಂ ಪ್ರುತಿಕುಮಿಯೆಂಬನುಮಂ . - , ಪೇಟಕ್ಟೊಡೆ (ತಾಶಳಾ- ೭-೪ ನ); 
ತತ್ಪಾದಪದ್ಧೋಪಜೀವಿ ಲೆಕ ಬೇಣಯ್ಕಂ (ಇ. ಸ 


೩೦-೦೩; 1005); ಓಡುವಾತ ಲೆುಕನಲ್ಲ ಬೇಡುವಾತ ಭಕ್ತನಲ್ಲ (ಸವ. ೪) 
ಸ್ವಾಮಿ ನಿಮ್ಮಡಿಯ ಲೆಂಕರ ಪರಮ ಲೆಂಕನೆನಗೀ ಮಾತದೇಕೆ ($0ಥ್ಯ-4-೨೨)- 
೨. ಕಿಂಕರ; ಭಕ್ತ, ಲಂಕನಾಗಲಿ ಕಿಂಕರನಾಗಲಿ ಶರಣನಾಗಲಿ 
ಸಕಳೇಶ್ವರದೇವರಾರ ಮನದಲ್ಲಿ ಹೋಗಿದ್ದಾನೆಂದೆ್‌ಯಬಾರೆದು (ಸರತಿ 
60-98) ; ಲೆಂಕರ ಬಗೆದಾವರೆಯೊಳ? ಬಿಂಕದೆ ನೆಖಸಿರ್ಪ ದೇವಂ (ಪೀತಿತುಂ 
11 ೩) ; ಇಂಥ ಲೆಂಕನ್ನೆ ದೇವರು ಕೈ ಬಿಡೋದಿಲ್ಲ (11೧. 0೪). 
[ ದೇ.॥ ತುಳು. ಲೆಂಕೆ ; ತೆಲು. ಲೆಂಕ, ಲೇಕ ) 

ಲೆಂಕತನ (ನಾ). ಹುಸತ್ವ ; ಸೇವಕತನ : ನಿಮ್ಮ ಅಂಕೆಗೆ ರುಂಂಕೆಗೆ 
ಶಂಕಿಸಿದೆನಾದರೆ. ಎನ್ನ!ಲೆಂಕತನಕ್ಕೆ ಹಾನಿ (045. ೭36). [ಲೆಂಕ __ - ತನ] 

ಲೆಂಕದಂಡ (ನಾ). ಲೆಂತರ ವರ್ಗದ ಜನರಿಗೆ ಅಧಿಕಾರಿಯಾದವನು : 
ಸೇವಕರ ಮುಖ್ಯಸ್ಥೆ (?): ಪ್ರಧಾನರುಂ ಎರಿಚಾರಕರುಂ ಪೆರ್ಗಡೆಗಳುಂ 
ಲೆಂಕದಂಡರುಂ ಸಾಮಂತರು) - . . ಪೆರ್ಚಿ ಮೇಗುಮೆಯ್ಯಲೌಯದಂತೆ 
ರಾಗಿಸಿ ತಮ್ಮೊಲಿಂತೆಂದರ್‌ (ರರೋನ್ಮು- 6-304). [ಲೆಂಕ |. ದಂಡ] 

ಲೆಂಕವಳಿ, ಲೆಂಕವಾಳಿ (ನಾ). ಎಲೆಂಕತನ : ಲೊಕವಳಿಯೊಳು ವೀರತನಂ 
ತನಗೆನಿಸಿ ಬೀ[ರ] ಡೆ ಇಂಗಿನ ಬಸವಂ ಕೊಟ್ಟು ಪಡೆದ[ಂ] ಸಗ್ಗದ ಸುಖವನು 
(ಫಂ: ೦69,೩೩೩ ; 2217): ಲೆಂಕವಾಳಿ : ಕನ್ನೆಯನಾಯಕಂ 
ಭಯಂಕರ ಗರುಡಂಗೆ ಮಾರ್ಮಲೆದು ಹೊಯ್ಮಮರ್ದಪ್ಪಿ ನಿಮಿರ್ಚೈ 
ತೋಆ್‌ದು ಬಿಶುದರ ಗೋವನುರ್ವ್ವರಗ ಸೋಮನೈಪಾಳನ ; ಲೆಂಕಃ 
ಮುಳಿಯು (ಎಳ: 1೪; ಕೃಷ್ಣಂ, [ಲಂಕ ವಳ್ಳಿ) 


೪; 1267)- 


ಲೆಂಕವಾಳ (ನಂ) = ಲೆಂಕ ೧: ಲಿಂಗೋಪಜೀವಿಗಳುಂ ಮಾಸವಾಳರುಂ 
ಲೆಂಕವಾಳರುಂ . , , ಈಯವಸರ್ಸಣಿಯೊಳಾಚಾರ್ಯಕ್ಕ್ಯಲ್ಪಿಸಿದ 
ನಿರವದ್ಯಚರಿತರಪ್ಪ  ಪಂಚಮಜಾತಿಯುಂ ಕಥಂ ಚಿದ್ಧಾನಂಗೊಡಲು 


ಯೋಗ್ಯರಕ್ಕುಂ (ಕಸಾರ.೩೨೦). 
ಲೆಂಕವಾಳಿ 'ಲೆಂಕವಳಿ' ನೋ. 
ಲೆಂಕ್ಕಿ, ಲೆಂಗಿ (ನಾ). ೧. ಸೇವಕಿ ; ದಾಸಿ : ಲೆಕದುಡರುಂ ಸಾಮಂತರುಂ 
ಪೌರರುಂ ಲೆಕಿಯರುಂ . . . ರಾಗಿಸಿ ತಮ್ಮೊಳ್ಳಿತೆಂದರ* (ರರ್ಮಾಮ್ಮ- 
6-30೬). ೨- (ಸ್ವಾಮಿನಿಷ್ಠನಾದ) ಸೇವಕನ ಹೆಂಡತಿ : ಲೆಂಕರೊಡನೆ 
ಸಹಗಮನ ಮಾಡಲು ಲೆಂಕಿಯರು ಸಿದ್ಧರಾಗುತ್ತಿದ್ದರು (416. 400), 
ಲೆಂಗಿ : ೧. ಒಕ್ಕುದ ಮಿಕ್ಕುದನುಂಡು) ಕಿವಿವಿಡಿದಾಡುವೆ ಶರಣರ ಮನೆಯ 
ಲೆಂಗಿಯ ಡಿಂಗರಿಗ ನಾನು (ಸತತ್‌ ೪೬೦). [ಲೆಂಕ_ ಣ್ಣ] 
ಲಕ್ಕಿ, ಲೇಕಿ (ನಾ). ೧. ಒಂದು ಬಗೆಯ ಧಾನ್ಮ : ಚೆಣಿಗಿ . ಲೆಂಕಿ 
ಬಟ್ಟಗಡಲಿ ಕರಿ ಹೆಸರು ಮೊದಲಾದವುಗಳನ್ನು ಕೂಡಿಸಿ ಬಿತ್ತಬೇಕು 


[ಲೆಕ + - ಮುಳ (-ವಳ)) 


| 
| 


ಸೂಚನೆಯೂಗಿ ಹರಿತವಾದ | 


೭೭೨ 


೩8 


ಸಿ ಲೆಕ್ಕ 
(ಕರಿಕ್ರ- 60): ಲೇಕಿ: ೨. ನೆಲದ ಮೇಲೆ ಬಿದ್ದಿರುವ ಕಾಳು. - 


“ಲೇಕಿಗ' ಪರಾ: [- ತೆಲು. ಲೇಕಿ] 


|ಲೆಂಕತಿ (ನಾ): ೧. ಸೇವಕಿ; ದಾಸಿ: “ಅಸಿಕ್ಕಿ ಎಂಬುದು ಲೆಂಕಿತಿ”" (ಜರಾಯು. 


50-4೩೭)- = ಲೆಂಕ್ಕಿ ೨: ಲಖೆಯ ನಾಯಕಂ ತಂನ ಹೆಂಡತಿ 
ಗಂಗಾದೆ;ವಿಯುಂ ಅಯ್ಯರು ಲೈಕರು ಮೂವರು ಲೆಕಿತಿಯರುವೆರಸಿ 
ಬುಸೆಯಂ ಪೂರೈ! ಯ್ಲಿದನು (ಎಳ. ೫1 (೫), Yam: 69-೩೭ ; 1291). 


ನೆಂ. - ಇತ್ತಿ (ದತ್ತಿ) 


ಲೊಕೆ (ನಾ). ಸೇವಕಿ; ದಾಸಿ: ಲೆಂಕೆಯನೊಕ್ಕಲಿಕ್ಕುವವೊಲಟ್ಕುಟಕಿ 
ಲಂಕೆಯನೊಕ್ಕಲಿಕ್ಕಿ ಕೀಲಕ್ತಿಂ ಕಡುಪಿಂ ತ್ರಿಕೂಟಗಿರಿಯಂ (ತೃನ. 
೧೧-೩೩). [ಲೆಂಕ + ಎಎ] 


ಲೆಂಗನೆ (ನಾ). ಜಿಗಿತ ; ಹಾರುವಿಕೆ : ಮೃಗದ ಲೆಂಗನೆ ಸೋಗೆಯಾಟದ 
ಸೊಗಸುಗಳನ್ನು ನೋಡುತ (ಕಂಠ. 30-00). [< ಲಂಘನೆ] 

ಆಗಿ * ಲೆಂಕ್ಕಿ' ನೊ. 

ಲೆಂಡ ' ಐಂಡ್ಕ' ನೋ. 

ಲೆಂಡತನ * ಲಂಡತನ' ನೋ: 

ಲೆಂಡು ' ಲಂಡ್ಕ' ನೋ. 

ಲೆಂಡೆ ' ಲಂಡೆ' ನೋ. 

ಲೆಕ್ಕ, ' ಲಕ್ಕ' ನೋ: 

ಲಕ್ಕ ಲ (ನಾ). ೧. ಎಣಿಸುವುದು; ಗಣನೆ : ನುಡಿಯಲಕ್ಕುಮೆ 

ಪೂಗಳ ಹಿ ವಂ. (904. 90-008); ಕ್ಷಿತಿಯಂ ಶೋಧಿಸಲಕ್ಕು ವೀಚಿಗಳ 

ಲೆಕ್ಕಂ ಮಾಡಲಕ್ಷ್ಮೆ . * ಸತಿಯಾ ಚಿತ್ತವಭೇದ್ಯವೈ (ಸೋಮೇಕ. 60); 

ಕರ್ಣ ದ್ರೌಣಿಗಳೆ ತಜುವಾಯ ಲೆಕ್ಕಕ್ಕೆ ಸಂದನೈ (ಕಣ್ಗಳ. ೨೦-೬8); 

ಸಲೆ ಚಿತ್ರ ಗುಪ್ತರ ಲೆಕ್ಕವ ಟಿಕ್ಕರಿಗೆಳೆದು ಲೆಕ್ಕದೆ ರವ ಲುಳಿಯಲಿ 

ವಾಚಿಸುತಿಹ ಕರಣಿಕಕುಲತಿಲಕರ ಗೃಹವಿರುತಿಹುವು (ಕನ. ೬- 19): 
ಸಂಖ್ಯೆ; ಅಂಕಿ : “ಅಂಕೆ ಸಂಖ್ಯೆಯೇನೆ ಲೆಕ್ಕಮಕ್ಕು”  (ಹಗಣ. 

90೪-0೦); ಗುಣಾರ್ಣವನಂಬು ಲಕ್ಕ ಲೆಕ್ಕದೆ ಕೊಳೆ (ಶಂತಂ3. 6-೨0); 

ಬರೆದೆಯ್ದಅ ಲೆಕ್ಕಮನಾದರದಿಂ ಗುರುಲಘುವಿಭ್ಯೇದಮಂ ಭಾವಿಸು ನೀಂ 

(ಉರೋಂಜು. ೧-೩೬) » ಪಟ್ಟಣದ ಧರ್ಮ್ಮೇತಕ್ಕೆ ಬಿಟ್ಟ ಮತ್ತರು ಪನ್ನೆರಡು 

ಲೆಕ್ಕದೊಳೆಂ ೧೨ (388. 32-1, ೦೩೦-೦೯; 3010); ಕುದುರೆಯ ಗಜ 

ರಥವ 'ಭೂಪಾಲರಳಿದುಳಿದವರ ಲೆಕ್ಕವನೈದೆ ವಿಸ್ತರಿಸಿ (ಕುಡ್ಮಾಕೆ. ೦-೦೭) 


೩. ಅಂಕೆಗಳಿಂದ ಮಾಡುವ ಗಣಿತ; ಅಂಕಗೆಣಿತ : ತರ್ಕವ್ಯಾಕರಣೌ 


ಗಮ ಕಾವ್ಯ ಛಂದಸ್ಸು ಲೆಕ್ಕವಾದಿಯ ವಿದ್ಯೆ (68೬. ೦-೬); ಒಬ್ಬ 
ಹುಡುಗೆ ಪುಸ್ತಕದಲ್ಲಿನ ಲೆಕ್ಕಗಳನ್ನು ಮಾಡುವುದನ್ನು ಬಾಯಿಪಾಠ 


ಮಾಡಿದ್ದನು (ಸಾರ. ೨). ೪. ಆಯವ್ಯಯ; ಜಮಾಖರ್ಚು : 
ಲೆಕ್ಕಗಳನ್ನು ಬರೆಯುವ ಪ್ರವೃತ್ತಿಯಿರುವ ತರುಣನನ್ನು ವ್ಯವಸಾಯ 
ಮಾಡುವಂತೆ ನಿಯೋಜಿಸುವುದು ಯುಕ್ತವಲ್ಲ (an. ೪8), ೫. ವ್ಯವ 
ಹಾರದಲ್ಲಿ ಬರೆದಿಡುವ ಕೊಳುಕೊಡೆಯ. ಗಣನೆ,_ಆಯವ್ಯ ೈಯದ 
ಗಣನೆ : ಎಲ್ಲಾ ಕರಣಂಗಳಂ ಕರೆಯಿಸಿ ಭಂಡಾರದ ಲೆಕ್ಕಮಂ "ನೋಡಿ 
(೫86. ಲ) ೬. ಪರಿಗಣನೆ: ಪೊಟ್ಟಳಿಸಿ ನೆಗಲಕ್ತಿಗಾಟಿಸುವ ದುಷ್ಕ 
ಎಯುರಿ ಕವಿಯೆಂಬ ಲೆಕ್ಕಮೇ - (ಹಣ. 0-03) ನ ತಾಮೆ ತಮ್ಮ 
ಮನದೊಳಿ ಸರ್ವಜ್ಞರೆಂದಿರ್ಪ ಕಬ್ಬಿಗರುಂ ಕಬ್ಬಿಗರೆಂಬ ಲೆಕ್ಕ ಕೃದೊಳಗ್ಗೇರ 
ಭೂಭೃತ್ಸಭಾಭೂಷಣಂ (ಅರತ. ೦-೩3) ; ಲೆಕ್ಕದಲ್ಲಿ ನೀ ಮೊದಲು 

ದ್ಲೆಲ್ಲದೆ ಒಮ್ಮಾನಕ್ಕೆ ವೆಗ್ಗಳವಾಗಿ ಕೊಡುವರುಂಟೆ (ಕರರ. 
8-09-8), ೭. ಲೆಕ್ಕಾಚಾರ; ವ್ಯವಹಾರ : ಲೆಕ್ಕದಲ್ಲಿ ಲೇಪಿತವಾದ 


ವರಿಗೇಳ ಅಜಾತನ ಸುದ್ದಿ (ಮೋತಿ. 0೨-೪). ೮. (ಆಲಂ) ಅಭಿ 
ಪ್ರಾಯ; ಅನಿಸಿಕೆ : ಬೆಸಗೊಳ್ಳ ಗುಣಾರ್ಣವನ ಲೆಕ್ಕ (೫೫. ಬಿಂಕ]ಮಂ 


ಲೆಕ್ಕಂಗೊಳ್‌ 


ಪೊಕ್ಕಮುಮಂ (ಕಾಶಠಾ. ೨-೩೩) ; ಯುಧಿಸ್ಮಿರನಟಮಟಿಸಿ ತಾ ಚುಕ್ಕಿ 
ಗಿಕ್ಕುವ ಲೆಕ್ಕ ಲೇನಾಯ್ತು (ಉವ್ಯಕ್ರೋ. ೨-೬0. ಲೆಬ್ಬಿ೧: 
ಕ್ಷೋಣಿಯೊಳ್ಳಗೆಗೊಳ್ವ ಲೆಖ್ಬಿಗಳೆಲ್ಲಮುಜ್ವಳಿಪೊಂದಜಕೊಳ ಮೇಣಡಂಗಿದ 
ಮೊಲ್‌ (ಉರ್ಮಿ. 8-009), ೪. ಲೆಖ್ಬದ ಪಟ್ಟಿಗಳು ತೀವ್ರ ಕಳುಹಿಸಲಿಕ್ಕೆ 
ಕೆಲವು ಆಡಚಣಿಗಳಿರುತ್ತವೆ (ಫುಂನ್ಯಾ. ೨೪ ಶ್ರಸ್ತಾ ಶಂ). 
ದಿಂದ ಎಲ್ಲಾ ಕೆಟ್ಟು ಹೌಳಿಯಿತು (ಕಾರವು. ೧೭): 
ಲೆಕ್ಕಕೊಡು, ಲೆಕ್ಕಾಕೊಡು ಎ ಮಾಡಿದ ಖರ್ಚಿಗೆ ವಿವರವನ್ನು 

ನೀಡು. -ಕೊಡು : ದೇವರಿಗೆ ಅದರ ಲೆಕ್ಕ ಕೊಡಬೇಕಾದೀತು 
(ನಬಂರಿಯಿ- ೩-00೯); ಯಾರು ಅಡಿ ಅಟಕಾವು ಮಾಡಿ ನಡಸದೆ ಸುಂಕವ 
ಲೆಕ್ಕಾಕೊಟ್ಟು (ಎಳೆ. ಸ೪1. ೫ಕ್ಕಖ. 50-32) 1502), ಲೆಕ್ಕದಾಳು 
ಎಣಿಕೆಗೆ ಮಾತ್ರ ಇರುವ ಆಳು ; ಕೆಲಸಕ್ಕೆ ಬಾರದವನು: ತುಳಿ 
ಲಾಳ್ಗಳಲ್ಲದೆ ರಾಮನ ಮೆಯ್ಲಾವಲೊಳಗಿಲ್ಲ ಲೈದಾಳುಗಳು (ಕುರಾತಾಂ" 
೪-00). ಲೆಕ್ಕಪಕ್ಕ: ಲೆಕ್ಕಪೊಕ್ಕ ಎ ಗಣಿತ, ವ್ಯವಹಾರ ಮುಂತಾದುವು; 
ಲೆಕ್ಕಪಕ್ಕವನಲ್‌ತು ಲೋಕದ ಮಕ್ಕಳಿಗೆ ಮಿಗಿಲಾಗಬೇಕಂ (ಕ್ರಜ್ಮಾತ. ೬-0೪); 
ಲೆ್ಕಪೆಕ್ಕಂಗಿಡಲ್‌ ಕಿಕ್ಕಿರಿದು ಪೊಯ್ಮಾಡಿದರ್‌ (ಶ್ರೀರಾಮಾ. ೬4೦-೪೭); 
ಸರಕಾರದಿಂದ ಬಿಟ್ಟುಕೊಡುವಂಥಾ ಶೀಮೆ ಲೆಕ್ಕಪೊಕ್ಕವನ್ನು ಬರೆಸಿ 
(ಉತತ್ರ. 93೨). ಲೆಕ್ಕಬಿಡಿಸು ಎ ಸವಂಸ್ಯೆಯನ್ನು' ಬಿಡಿಸು: 
ಸನ್ಯಾಸಿಯು . . . ಏಕಾಗ್ರಮನಸ್ಕನಾಗಿ ಲೆಕ್ಕಬಿಡಿಸುತ್ತಿದ್ದೆನು (ಇನ್ನ! 
೪0): ಲೆಕ್ಕ ಮಾಡು - ಗಣನೆ ಮಾಡು ; ಎಣಿಸು: ರುಜಣ್ಣ ಲೆಕ್ಕ 
ಮಾಡುವ ವಿಧಾನವನ್ನೆಲ್ಲಾ ತಿಳಿಸಿ ಮೇಲೆ ಬಂದ (ಕರ: ೩6) ನ ಸ್ವತಂತ್ರ 
ವಾಗಿ ಲೆಸ್ಕಮಾಡುತ್ತಿರುವಾಗ ಎಲ್ಲಿ ತಪ್ಪಿರುವೆವೆಂಬುದನ್ನು . . . ಗಮನ 
ಕೊಟ್ಟಿಲ್ಲ (ಕದ: 3೬1). ಲೆಕ್ಕಹಾಕು ಎ ೧. ಲೆಕ್ಕವನ್ನು ಮಾಡು ; 
ಎಣಿಕೆಹಾಕು : ಒಂದುದಿನಕ್ಕೆ ಎಷ್ಟುಗುವುದೆಂದು ಲೆಕ್ಕಹಾಕಿ ಅದಕ್ಕೆ 
ಸರಿಯಾಗಿ ನೀವು ಕೊಂಡುಕೊಳ್ಳುವ ಆಹಾರಗಳನ್ನು ವಿಶ್ವಯಿಸಬೇಕು 
(ಅರು. 058) ; ಅಲ್ಲಿ ಕೂತು ಶಾಂತವಾಗಿ ತಮ್ಮ ಲಾಭ ನಷ್ಟಗಳನ್ನು | 
ಲೆಕ್ಕಹಾಕುತ್ತಿದ್ದರು (ನಗೂ. 00೭). ೨. ಯೋಚಿಸು; ಊಹಿಸು : 
ಶಂಕರಪ್ಪ ಲೆಕ್ಕಹಾಕಿದವನಂತೆ ಹೇಳಿದೆ (ಕುರ. ೩); ದೇವರಾಜಒಡೆಯರನ್ನು 
ಸಿಂಹಾಸನದಿಂದ ಕದಲಿಸುವ ಸಮಯ ಸವಿರಾಪಿಸಿತೆಂದು. ಪಂಡಿತನು ಲೆಕ್ಕ 
ಹಾಕಿದ್ದೆ (ಕರೇರ. ೨೨೩). 
[ಎಸಂ. ಲೇಖ್ಯ. / ಪ್ರಾ. ಲೇಕೃ. / ತುಳು. ಲೆಬ್ಬ ; ತೆಲು. ಲೆಕ್ಕ) 

ಲೆಕ್ಕಂಗೊಳ್‌, ಲೆಕ್ಕಗೊಳು (ಕ್ರಿ). ೧. ಲೆಕ್ಕ ಮಾಡು ; ಎಣಿಕೆ ಮಾಡು: 
ಶಾರ್ದೂಲಾಭೀಲವನಂಗಳೊರ್ಳ ತಿರಿಪಿದೀಯುರ್ಕೊಂದೆ. ಲೆಕ್ಕಂಗೊಳಲ್‌ 
ಕಾಲಂ ಸಾಲವೆ (ಕಾಕಣ- 6-33) ; ಲೆಕ್ಕಂಗೊಳೆ ಕೊಂಗಬಲಂ ಲಕ್ಷ್ಯಂಬರ 
ಮಿರ್ನುಮೆಂಬರ್‌ (350: 8-83) ; ಸಂದು ಮುನ್ನರ ದೇಗುಲಂಗಳೆನಿತೋ 
ಲೆಕ್ಕಂಗೊಳಲ್ಬರ್ಕುಮೇ (ಮೈಸೂಮಿ. ೨-೦೦೦): ಲೆಕ್ಕಗೊಳು : ೨. 
(ಆಲಂ) ಭಾವಿಸು ; ವಿಚಾರಿಸು ; ಸಿಕ್ಕಿದರು ತಮಗೆಂದು ಮನದೊಳು 
ಲೆಕ್ಕಗೊಳಲಿಲ್ಲ (0ಸಫ್ಯ. 9೦-೭೬)- [ಲೆಕ್ಕ 4 ಕೊಳ] 

ಲೆಕ್ಕಗೊಳು ' ಲೆಕ್ಕಂಗೊಳ್‌' ನೋ. 

ಲೆಕ್ಕಣಿ, ಲೇಖಣಿ (ನಾ). ಮಸಿಯಲ್ಲಿ . ಅದ್ದಿಕೊಂಡು ಬರೆಯುವ 
ಚೂಪಾದ ತುದಿಯುಳ್ಳ ಒಂದು ಸಾಧನೆ; ಲೇಖನಿ; ಟಾಕು (ಉಕ): 
“ಲೆಕ್ಕಣಿ(ಲೇಖಣಿ) _ಲೇಖನೀ” (ತರೃಕೋ- ೩೪) ;' ಕೆಂಗರಿಗನುದಿರ್ಗರಿಯ 
ನೆಲರ ಸೀಗುರಿಯೆಂದು ಮರೆತದಂ ಬರೆಯೆ ಲೆಕ್ಕಣಿ ಎಸಗುವನ್ನ (೧964. 
೨6-೬೨) : ಅವರು ಯಾವ ಶಿಕ್ಷಕನ ಬಗ್ಗೆಯೂ ಲೆಕ್ಕಣಿ ಎತ್ತಿದವರಲ್ಲ 
(6ಗಕೋ. ೩೦). ಲೇಖಣಿ : ಹೆಚ್ಚು ಕಡಿಮೆ ಇಂದಿನ ದಬ್ಬಳದಂತೆ ಇದ್ದು 
ದನ್ನು ಲೇಖಣಿಯಾಗಿ ಬಳಸುತ್ತಿದ್ದರು (ಶ್ರಾಪಿಕಿ: 8) ; ಬರೆಯುವ 


೮,೮ ಲೆಬ್ಬ| ಕ 


ಕುಲದಲ್ಲಿ ನನ್ನ ಲೇಖಣಿ ನಿಲ್ಲಲಾರದು (ಣಾ. 3). (ಸಂ, ಲೇಖನಿ] 


೭೭೨೪ 


೩8 


ಲೆಕ್ಕಾಚಾರ 


ಲೆಕ್ಕಣಿಕೆ, ಲಕ್ಕಣಕೆ (ನಾ). ೧. ಎಲೆಕ್ಕಣಿ: ತರಲಾಪಾಂಗವಿಲಾಸಸ್ಸುರಿತಮೆ 
ಲೆಕ್ಕಣಿಕೆಯಾಗೆ ನಲ್ಲಳ್‌ ಮಂನ್ನಂ ಬರೆದತನುಚರಿತವಿಸಗಳ್‌ ಬರೆದಂತಿರ್ದ 
ಪುದು ಮನ್ಮನಃಪುಸ್ತಕದೊಳ್‌" (60ಕು. ೪-0೪) ; ಧರೆ ಹಲಗೆ ವೃದ್ಧಿ 
ಯಾದುದು ಧರಣಿಯ ಮೇಲಿರ್ದ ಮರನೆ ಲೆಕ್ಕಣಿಕಿ (ಛಂರೋಂಜಿ. ೦-೦ 
ಉಟ) ; ಶರಮೊಂದಂ ತೆಗೆದು ನಿಜೋದರದಿಂ ಲೆಕ್ಕಣಿಕೆ ವಡಿ ಗಜಮದ 
ಮಸಿಯಂ ತರಿಸಿ ಪತಾಕಾಪೆಟದೊಳ್‌ ಬರೆದೆಟ್ಟಿದನಂಧನೃಪತಿಗಾ 
ಸಿಂಧುಸುತಂ (ಗರಾಯು- ೩-೨) ; ಮಸಿಯಲ್ಲಿ ಬರೆಯುವುದಕ್ಕಾಗಿ ಲೆಕ್ಕಣಿಕೆ 
ಯನ್ನು ಬಳಸುತ್ತಿದ್ದರು. (ಕ್ನತೂ- ಇ): ೨. ಚಿತ್ರ ಬರೆಯುವ 
ಸಾಧನ ; ಕುಂಚ ; “ಈಸಿಕಾ, ತೂಲಿ53-2 ಚಿತ್ರ ಬರೆಯುವ ಲೆಕ್ಕಣಿಕೆ” 
(ದ್ದ: ೩೦). ಲಕೃಣಿಕೆ ; ೨. ಲಕ್ಕಣಿಕೆಯ ಪಿಡಿದೊಸೆದು ಚಿತ್ರಿಗ 
ಕಣ್ಣಿಕ್ಕಿ ಬರೆದ ಗಂಡುರೊಪ (೧ಣಸಾಂ: 34-೬); ಬಟ್ಟಿತರ ಮನಿಯ 
ಗುಳ್ಳೆಯ ಲಕ್ಕಣಿಕೆ ಬಿಳಿಯ ಪತ್ರಂಗಳನು ಪಿಡಿದು (ನರರೋ. ೨೭-೦೪), 

[ಸಂ, ಲೇಖನಿಕಾ] 

ಲೆಕ್ಕತಪಾಸಿಗ (ನಾ). ಲೆಕ್ಕವನ್ನು ಪರಿಶೀಲಿಸುವವನು ; ಲೆಕ್ಕಪರೀಕ್ಷಕ : 
ಪ್ರತಿವರುಷವೂ ಲೆಕ್ಕತವಾಸಿಗರಿಂದ ಎಲ್ಲ ಲೆಳ್ಳಪತ್ರಗಳ ಶೋಧನೆ 
ನಡೆಯುತ್ತಿತ್ತು (450: ೩೪); ಲೆಕ್ಕತೆಪಾಸಿಗರದೊಂದು ವರ್ಗವೆ ನಿರ್ಮಾಣ 
ವಾಗಹತ್ತಿದೆ (4೩. ೬೨). [ಲೆಕ್ಕ 4 ತಪಾಸು + ಇಗ] 

ಲೆಕ್ಕಪತ್ರ (ನಾ). - ಲೆಕ್ಕ'೫ : ಒಡೆಯರು ಆ ಲೆಕ್ಕಪತ್ರದ ಅಯವ್ಯಯ 

ಪತ್ರಕದ ಇಲ್ಲವೆ ಲೆಕ್ಕಗಳನ್ನಿಟ್ಟ ಪುಸ್ತಕಗಳ ಬೇಕಾದ ಭಾಗವನ್ನು ನೋಡ 

ಬಯಸಿದರೂ . . . ಒದಗಿಸಿಕೊಡುವಂತಿರಬೇಕು (4. ೬೨); ಲೆಕ್ಕಪತ್ರಗಳ 

ಗೊಂದಲದಿಂದೆ ಪಾರಾದ ಮೇಲೆ ಮನಸ್ಸು ಶಾಂತಿಯನ್ನು ಬಯಸುತ್ತಿತ್ತು 

(ಶುಕ. 39) [ಲೆಕ್ಕ - ಪತ್ರ] 

ಲೆಕ್ಕಪರೀಕ್ಷಕ (ನಾ). ಎ ಲೆಕ್ಕತಪಾಸಿಗ : "" ಕರಣಿಕ, ಲೆಕ್ಕಿಗ... 
ಲೆಕ್ಕಪರೀಕ್ಷಕ * (ಬಂಟರ: ಇಳು). (ಲೆಕ್ಕ ಪರೀಕ್ಷಕ] 

ಲೆಕ್ಕಮಿಡು, ಲೆಕ್ಕವಿಡು (ಕ್ರಿ). ೧. ಗಣನೆ ಮಾಡು ; ಎಣಿಕೆಹಾಕು ; 
ಅನಿತಿನಿತೆಂದು ಲೆಕ್ಕಮಿ[೫ ೫.ವಿಡಲಾನಆ್‌ಯೆಂ ಬನಮಂ ಲತಾನಿಕೇತನ 
ಕೃತಕಾದ್ರಿಯಂ ಪುಳಿನಮಂ ಕೊಳನಂ (ಮಣ್ಣದ್ಬ: ೨-೫೪) ; ಅಲ್ಲಿಯ 
ಸಾರಮಪ್ಪ ಬೆಳಸಂ... ಲೆಕ್ಕಮಿಡಲ್ಕಣಮಾಣರಂತಂ ಮತ್ತೆಲ್ಲಮನೆಯ್ದೆ 
ಲೆಕ್ಕಿಸಿದೊಡಂ ಮುನೆಗೆಯ್ದಿ ಸಲಂಅರಂತವಂ (ಉಾರಫು- ೪-09), ಲೆಕ್ಕವಿಡು ; 
೨. ಲೆಕ್ಕವನ್ನು ಬರೆ ; ಲೆಕ್ಕಾಚಾರವನ್ನು ಲಿಖಿತದ ಮೂಲಕ ಇರಿಸಿ 
ಕೊಳ್ಳು : ಅಂಗಡಿಗಳಲ್ಲಿ ಲೆಕ್ಕವಿಟ್ಸು ಕೊಂಡು ಸಾಮಾನುಗಳನ್ನು 
ಕೊಳ್ಳುತ್ತಾ ಹೋಗುವುದೇನೋ ಸುಲಭ (68೫. ೧೨೩). 

[ಲೆಕ್ಕ 4 ಇಡು) 

ಲೆಕ್ಕವಣಿಗೆ (ನಾ). ಲೆಕ್ಕದ ವಿವರ ; ಲೆಕ್ಕಾಚಾರ : ತಂದೊಡಮೆಯಿಂ 
ದಿದಿರೊಳ್‌ ಪಿಡಿದಂಗಜಂಗೆ ಲೆಕ್ಕವಣಿಗೆದೋಟುವಂತೆಸೆದು ತೋಣಿದು 
ವಂದಿನ ಬಂದ ಮಾವುಗಳ್‌ (ಅತ್ರ: ೬-೨೪). [ಲೆಕ್ಕ 4 - ವಣಿಗೆ] 

ಲೆಕ್ಕವಲಗೆ (ನಾ). ಲೆಕ್ಕ ಬರೆಯುವ ಹಲಗೆ, ಫಲಕ : ಅದಟ್‌ಂದೊ 
ಳಗೆ ಪೂರ್ವಾಪರದಿಗ್ಳಾಗದ. ಸಮಭೂತಳಪ್ರದೇಶದೊಳಪೂರ್ವಶಿಲ್ಪಿಕೃತ 
ಮಪ್ಪ ಲೆಕ್ಕವಲಗೆಯಂ ಕಾಡಿಗೆಯೊಳ್‌ ಪುಟ್ಟಿಸಿ ಪೊಟ್ಟೆಗವಡಿಕೆಯೊಳೊರಸಿ 
ದಂತೆ ವಿ:ಂಚೆ . . . ವಾಹಳಿಗಳಿ ಮನೋಹರಂ (ಕಾಂತು: ೯-014 ವ): 

[ಲೆಕ್ಕ 4- ಪಂಗೆ] 

ಲೆಕ್ಕವಿಡು " ಲೆಕ್ಕಮಿಡು' ನೋ. 

ಲೆಕ್ಕಾಚಾರ, ಲೆಕ್ಟಾಚಾರ, ಲೆಖ್ಹಾಚಾರ (ನಾ). ೧- ಎಣಿಸುವುದು ; 
ಲೆಕ್ಕಮಾಡುವುದು : ನಮ್ಮ ನಮ್ಮ ಜಮ - ಖರ್ಚಿನ ಪುಸ್ತಕದಲ್ಲಿ 
ಲೆಕ್ಕಾಚಾರ ಸರಿದೂಗಿರುತ್ತದೆ 1 (ಪೀರಯೋ, ೩೭) ; “ ಕೊಳ್ಳುವುದಕ್ಕೆ 
೧೦-೦೦೦. ರಿಪೇರಿಕೆಲಸಕ್ಕೆ.೧೦.-೦೦೦ '" ಎಂದು ಖಜೆಂಟೀ ಹೇಳಿದಾಗ 


ಲ್ಕ 


ಆ ಲೆಕ್ಕಾಚಾರ ಸರಿಯಾಗಿಯೇ ಕಂಡಿತು (ಯೋರಪು. ೨೪)- ೨. ನಿಶ್ಚಿತ 
ವಾದ:ದು: ನಿಖರವಾದುದು : ಕಾಲೋಚಿತನನ್ಮಾರ್ಗದಲ್ಲಿ ನಡೆದವರಿಗೆ 
ಒಳ್ಳೆಯ ಫಲವು ಬೊರೆಯುವುದು ಲೆಕ್ಕಾಚಾರ (ಡುಕ್ಕತ್ರ- 069) ; ಅವನು 
ಆಡುವ ಮಾತೆಲ್ಲ ಲೆಕ್ಕಾಚಾರದ ಮಾತು (68). ಲೆಕ್ಬಾಚಾರ + ಸೆ 
ನಮ್ಮ ಗ್ರಾಮದ ಹಣ ಲೆಕ್ಕಾಚಾರ ಪ್ರಕಾರ ಕೊಡಿಯಂತ ಕೇಳಿದಲ್ಲಿ 
(ಎಳೆ, 7117, ತಾಗರ. 9-03;-2646 ?)- ಲೆಖ್ಬಾಚಾರ ; ೧. ಅವನು ತನ್ನ 
ಲೆಪ್ಬಾಚಾರದಿಂದ ಕ್ರಿ. ಪೂ, ೫೮೫ರಲ್ಲಿ ನಡೆದ ಗ್ರಹಣ ಒಂದನ್ನು ಕುರಿತು 
ಭವಿಷ್ಯ ನುಡಿದಿದ್ದನಂತೆ (ಕ್ರಾ. ೪). 
ಲೆಕ್ಕಾಚಾರಮಾಡು, ಲೆಖ್ಬಾಚಾರಮಾಡು ಎ ೧. ಎಣಿಸು; ಲೆಕ್ಕ 

ಮಾಡು: ಅಯಸವಲನ( ೧16 ೨೯ ೫ಂ8tಂಂ)ವನ್ನು ಲೆಕ್ಕಾಚಾರ 
ಮಾಡಲು ಅವನು ಅದನ್ನು ಉಪಯೋಗಿಸಿದ್ದಾನೆ. (ತತೃಶ್ಪಾ. ೪೬0). ೨. 
ಪೂರ್ವೆಪರವನ್ನು ಪರಿಶೀಲಿಸು; ಆಲೋಚಿಸು: ಮಗುಗೆ 
ಮದುವೆ ಮಾಡಬೇಕೆಂದು ಯೋಚಿಸಿದರೆ ತಮಗೆ ಹತ್ತಿರವೆ: ನೆಂಟೂ ಗಂಟೂ 
ಉಳಿಯುವುದನ್ನೆಲ್ಲಾ ಲೆಖ್ಬಾಚಾರಮಾಡಿ ಆಮೆ;ಲೆ ಜೋಯಿಸರಲ್ಲಿ ಹೆಸರು 
ಬಲ ಕೇಳುವರು (ತುಟ. 00), ಲೆಕ್ಕಾಚಾರಹಾಕು «ಎ ಆಶೋಜಿಸು; 
ಯೋಚಿಸು ; * ಎಂದುಕೊಂಡಳು ತನ್ನಲ್ಲೇ, ಮನಸ್ಸಿನಲ್ಲಿ ಎ 
ಲೆಕ್ಕಾಚಾರ ಹಾಕಿಕೊಳ್ಳುತ್ತ (643. ೦೭). [ಲೆಕ್ಕ 4 ಆಚಾರ] 

ಲೆಕ್ಕಿ `ಲೊಕ್ಕಿ,' ನೋ, 

ಲೆಕ್ಕಿಗ (ನಾ). ೧. ಲೆಕ್ಕ ಬರೆಯುವವನು ; ಕರಣಿಕ: ಲೆಕ್ಕಿಗಂ ನಡೆ 
ನಡೆದು ಕರಣಸಾಲೆಗೆ ಬಂದು ಕುಳ್ಳಿರ್ದು (036. 8-೬೦); ಜೋಯಿ:ಸಿಗಂ, 
ಲೆಕ್ಕಿಗಂ (ಕುಡ. ೦೩ ಪ್ರಯೋ) ; ಆ"ಕಿರಾತನು ತನ್ನೆ ಕೆಳದಿಗೂಡಳಿಯ 
ಲಾಗವರ ಎಳದೊಯಿದರಿಸಲಾಗೆಮಧರ್ಮಗುಸುರ್ದರು ತಳು ಮಾಡದಾಗ 
ಲೈಗರು (44. 03-40); ಆ ಸಂಸ್ಥೆಯ ಲೆಕ್ಕಿಗರು ಈ ಎರಡೇ. 
ವರುಷಗಳ. ಅಂಕಿಗಳನ್ನಿಟ್ಟಿದ್ದಾರೆ (448. ೬). ೨. ಜೋಯಿಸ; 
ಜ್ಯೋತಿಷಿ; * ಕಲತೆಎಜೀವಿಗಳೆ ಆಯಂಷ್ಯಮಂ ಎಣಿಸಿದಪಂ . . 
ಲೆಕ್ಕಿಗಂ ” (ಉಕಳ್ಳ. ೦೦೪). 

ಲೆಕ್ಕಿಗರ ಪಿರಿಯ ಎ ಕರಣಿಕರಲ್ಲಿ ಶ್ರೇಷ್ಠನಾದವನು : ಲೆಕ್ಕಿಗರ 
ಪಿರಿಯನೆನಿಪಾಂಡಯ್ಯಂ (ಕ್ಮ ೫. ೪). ಲೆಕ್ಕಿಗರರಸ ಲೆಕ್ಕಿಗರ ಪಿರಿಯ ; 
ಒಪ್ಪುವ ಲೆಕ್ಕಿಗರರಸನೊಗೆದನೆಸೆವಾಂಡಯ್ಯಂ (12೫. 00) $ ಲೆಕ್ಕಿಗರರೆಸ 
ನಂತೆ ಇವನು! ಕರಣಿಕಾಗ್ರಣಿಯಂತ್ರ ! (ತುಂಗಳ. 0೪), 
[ಲೆಕ್ಕ 4 - ಇಗ] 

ಲೆಕ್ಕಿಸ್ಕು "ಲಕ್ಕಿಸು' ನೋ. 

ಲೆಕ್ಕಿಸ್ಕು ; (ಕ್ರಿ), ಎಣಿಕೆ ಮಾಡು; ಲೆಕ್ಕ ಹಾಕು: “ಎಣ್ಣೆನೆ 
ಲೆಕ್ಕಿಪುದುಂ * (648: ೩) ;  ಮೇಣಲಸದೆ ಲೆಕ್ಕಿಸುತುಂ ಸೆಳ್ಳೆಲೆಯಂ 
ಪೆಸರ್ಗೊಂಡು ಪಅದೊಡಾದುವು ಕಿಡುಗುಂ (ರೋಕೋಶ- ೯.೨೬) ; 
ಗಣಕರು ಲೆಕ್ಕಿಸಲಾಜದೆ ಬೆಜಗಾಗೆ (೧4. 6-03೭) ; ಲೆಕ್ಕಿಪರಾರು ಕಲ್ಲರೆ 
ಗಳೆ (ಮೋಡತ, ೦೯-೬೪). [ಲೆಕ್ಕ 4 - ಇಸು] 


೭೭೨೫ 


ಲೇಕಿಗ 


ಲೆಡ್ಡರ್‌ (ನಾ). ೧. ವ್ಯಾಪಾರ, ವ್ಯವಹಾರಗಳ ಲೇವಾದೇವಿಯ 
ಲೆಕ್ಕಗಳನ್ನು ಬರೆದಿಡುವ ಪುಸ್ತಕ ; ಮುಖ್ಯಲೆಕ್ಕದ ಪುಸ್ತಕ; 
ವರ್ಗ ; ಹಣಕಾಸಿನ ದಾಖಲೆ : ಲೆಡ್ಡರ್‌ ಬರೆಯುವ ಅವಾಂತರದಲ್ಲಿ 
ಕಾಗದವನ್ನು ಒಗೆದು ಓದಿಕೊಂಡ (ಕಾಯಕ. ೬). ೨. ಒಂದು ಬಗೆಯ 
'ಅಳತೆಯೆ ಕಾಗದ; ಯಂತ್ರದಲ್ಲಿ ಕಾಗದವನ್ನು ತಯಾರಿಸುವಾಗ 
* ಸೈಜ್‌ ' ಅನ್ನು ಸೇರಿಸಿ ಬಾಂಡ್‌, ಲೆಡ್ಡರ್‌, ಇಂಡೆಕ್ಸ್‌ ಮೊದಲಾದ ಕಾಗದ 
ಗಳನ್ನು ತಯಾರಿಸುವರು (ಕುಂದ್ರಳ. 60). [+ %o. edger] 

ಲೆತ್ತ “ನೆತ್ತ್ನ' ನೋ. 

ಲೆಪ್ಪ (ನಾ)- ೧. ಬಳಿಯುವಿಕೆ; ಲೇಪನ: “ ಲೆಪ್ಟ ಮೊದಲಾಗುಳ್ಳೆ 
ಕೆಲಸಮುಂ  (ಹ)ಪುಸ್ತಕರ್ಮ ಎಂಬುದು" (ಹಂಡು, ೯೭೪೬೬) 
ಲೆಪ್ಪದ ಬೊಂಬೆಯನೆರಕಂಬೊಯ್ಲೊಪ್ಪಂಬೂಸಿದ ಪುತ್ತಲಯಂ ಬಾಗಿ 

ಜುಗುಮಲ್ಲೆ (0೩ - ೦೦-೦೪). ೨. ಬಳಿಯುವ ದ್ರವ; ಲೇಪನ 

ಸಾಮಗ್ರಿ : “ಲೆಪ್ಪಮೆನೆ ಲೇಪ್ಯಂ” (ಕಃ. 65); ಇಲ್ಲಿಯ ಚಿತ್ರದ ಲೆಪ್ಪದ 
ಕಾಷ್ಮಕರ್ಮದ ರೂಪೆಗಳೊಳೆಲ್ಲಂ (ನತ್ಮಾರಾ. ೩4-೬); ಇರುಳ ಲೆಪ್ಪವ ತೊಡೆದ 
ಕಾಳೋರಗನ ಮನೆಯೊ (ತಕ. 3-08); ಒಪ್ಪಗೆಟ್ಟಾಜುದರುಶನದ ಗತಿ 
ಮಿತಿವಿಡಿಯ ಲೆಪ್ಪದಲಿ ಸನೆಪ ಬಹುಭಾಷಿಯಲ್ಲ (ಕರಗ ೫6-319). 
೩. ವಿಗ್ರಹಾದಿಗಳನ್ನು ಮಾಡಲು ಉಪಯೋಗಿಸುವ ಎರಕ ; 
ರುಕ್ಮಿಣೀ ರಮಣಿ ಲೆಪ್ಪದ ಕಲ್ಲ ಪ ರೂಪೆನೆ. ಮರವಟ್ಟಳ್‌ (ಜಗೂ, 00-೬೬); 
ಒಪ್ಬದಳ್‌ ಲೆಪ್ಪದ ಕರುವಿನವೋಲ್‌ (0ಕಕು- ೬-9). ೪, ಮಣ: pe 
ಮೇಣ, ಎರಕ ಮೊದಲಾದುವುಗಳಿಂದ ಮಾಡಿದ ಗೊಂಬೆ. 
ಪ್ರತಿಮೆ: ಸಹಜಮಪ್ಪ ಕಾಂತಿಯೊಳೊಪ್ಪಂಬಡೆದು ಲೆಪ್ಪದಂತಿರ್ದ 
ಮಗನಂ ಗೆಂಟಿನೊಳೆ ಕಂಡು (ರಂಣ- ೬೩೨); ಇದು ಭೂಪನ ರೂಪಿದು 
ಲೆಪ್ಪದ ರೂಪೆನಲೆತುಮಟ್‌ಯಲರಿದು (ಶಂ ೩೨೨೬); ಲೆಪ್ಪದುರಗನ 
ಹಿಡಿವಡೇತಕೆ ಗರುಡಮಂತ್ರವು (ಕುಪ್ಮಾಲ್ರೋ- ೪-೩6); ಸುರಗಿಯಿಂದಾ 
ಲೆಪ್ಪದರಸನೆ ಉರವನಿಖಾದೀಂಟಿದಳು ಮಿಗೆ ನೆತ್ತರನು [OO 
೫. (ಆಲಂ) ಸಂಬಂಧ ; ಇಂತೀ ಜೀವದ ದೃಷ್ಟವ ಕೂಡು ಎನಗಿದೆತ್ತಳ 
ಸರ್ವಜೀವದಯ ಈ ರಕ್ತದ ಲೆಪ್ಪವ ಬಿಡಿಸಾ ಕಲ್ಲು ಮಣ್ಣು ಮರನಂತೆ 
(ಸರ್ವರ, 15-309). [< ಪ್ರಾ: ಲೇಪ್ಪಾ. / ಸಂ. ಲೇಪ] 

ಲೆಪ್ಪಗಾಅ (ನಾ). ಲೇಪಿಸುವವನು ; ಬಳಿಯುವವನು ; “ಲೇಪಕಃ, 
ಪಳೆಗಂಚಃ ಈ ೨ ಲೆಪ್ಪಗಾಜಂ” (ಶರಾಯು.. ೪೭-೪೩೭) 

[ಲೆಪ್ಪ 4 - ಕಾಣ] 

ಲೆಪ್ಪಾಣಾರ (ನಾ). [ಚೈನ] ಜೈನಾಗಮದಲ್ಲಿ ಹೇಳಿರುವ ಕರ್ಮಾಹಾರ, 
ನೋಕರ್ಮಾಹಾರ, ಕಬಳಾಹಾರ, ಲೇಪ್ಯಾಹಾರ, ಓಜಾಹಾರ-ಮತ್ತು 
ಮಾನಸಾಹಾರ ಎಂಬ ಆರುಬಗೆಯ. ಆಹಾರದ ಪ ಶ್ರೈಕಾರಗಳಲ್ಲಿ 
ಒಂದು: ವೃಕ್ಷಂಗಳ್ಲಿ ಲೆಪ್ಪು: ಹಾರಮಕ್ಕುಂ (ಶ್ರಾವಣ. ೭೨-೬) ; ಈ ಗಾಥಾ. 
ಸೂತ್ರನಿರೂಪಿತಕ್ರಮದಿಂ ನೋಕರ್ಮೂಹಾರಮಂಂ ಕರ್ಮಾಹಾರಮುಂ 
ಕಬಳಾಹಾರಮುಂ ಲೆಪ್ಪಾಹಾರೆಮುಂ ಓಜಾಹಾರಮಂಂ ಮಾನಸಾಹಾರಮಂ 


ಲೆಕ್ಕಾಚಾರ "ಲೆಕ್ಕಾಚಾರ " ನೋ- ಮೆಂದಕ್ಕೆಂ ಏಕೇಂದ್ರಿಯನಿಕಾಯಕ್ಕೆ ಲೆಪ್ಪಾಹಾರಮಕ್ಕುಂ 
ಲೆಚ್ಚಿ 'ಲೆಕ್ಕ' ನೋ. (ಕರೆ: ೩೦೦). [< ಸಂ. ಲೇಪ್ಕಾಹೌರ ] 
ಲೆಖ್ಬತನಿಖೆ (ನಾ). ಲೆಕ್ಕದ ಪರಿಶೀಲನೆ, ತಪಾಸಣೆ : ಭಾರತದ ಹಣ «| ಲೇ (ಅ): ಸಂಬೋಧನಾರ್ಥಕ ಅವ್ಯಯ: ಇನ್ನೇನು ಮಾಡಲಿ, ಲೇ 
ಕಾಸಿನ ಆಡಳಿತಾಧಿಕಾರ - (troller) ಮತ್ತು ಲೆಬ್ಬತನಿಖೆ ಅಧಿಕಾರಿ (ನನ್ನತ. 003) [< ಎಲೈ] 
- -- ಇವರೆ ಅಧಿಕಾರ... ಈ ಎಲ್ಲ ವಿಷಯಗಳ ಮೈಲೆ ರಾಜ್ಯಾಂಗ] |ಲೇಕಿ 'ಲೆಂಕ್ಕಿ' ನೋ. 


ರಚನೆಯಾಗಿದೆ (08. ೦೬)... [ಲೆಪ್ಬಿ(ಎಲೆಕ್ಟ) 4 ತನಖ] 
ಲೆಖ್ನಾಚಾರ * ಲೆಕ್ಕಾಚಾರ” ನೋ. | 
ಲೆಗ್ಗೆ “ಲಗ್ಗೆ? ನೋ. 
ಲಟಿಗೆ *ನೆಟ್ಟಿಕ” ನೋ. 


ಲೇಕಿಗ' (ನಾ). (ನೆಲದ ಮೇಲೆ ಬಿದ್ದಿರುವ) ಕಾಳನ್ನು ಆರಿಸಿಕೊಂಡು 
ತಿನ್ನುವವನು ; (ನೆಲದ ಮೇಲೆ ಬಿದ್ದಿರುವ) ಧಾನ್ಯವನ್ನು ಆರಿಸಿ 
ಕೊಂಡು ಜೀವಿಸುವವನು : ನಿನ್ನ ಪಾಕಶಾಲೆಯಲ್ಲಿ ಬಿದ್ದ ಕಾಳ ರಾಶಿ 
ತಿಂಬ ಲೇಕಿಗನು (ಕ್ರತು. 60-0)" [ಲೇಕಿ (ಇ ಲೆಂಕ್ಕಿ) + - ಸ್ಯ] 


ಲೇಖ ೭೭೨೬ ಲೇಖಾಧುನಿ 
ಲೇಖ (ನಾ). ೧. ಬರಹದ ದಾಖಶೆ ; ಬರಹ; ಅವರೆ ಕೈಯೊಳು | ತಮ್ಮ ಕೊಠಡಿಯಲ್ಲಿ ಅಥವಾ ಕೋಣೆಯಲ್ಲಿ ಕುಳಿತು ಹಸ್ತಪ್ರತಿ 
ಕೊಟ್ಟು  ಲೇಪಾರ್ಥೆವನಖ್‌ದು ನೀವನಿಬರುಂ ` ಹೈಳುವುದೆನಲು ಗಳನ್ನು ಬರೆಯುತ್ತಿರಲಿಲ್ಲ. , , ಇವರಿಗೆ ಮಠದಲ್ಲಿ ಪ್ರತ್ಯೇಕವುದ 


(೨10. 8-8); ಮರ ಸುಲಭವಾಗಿ ಒಡೆದು ಹೋಗುಪುದರಿಂದಲೂ 
ಗೆದ್ದಲು ಮುಂತಾದ ಕೀಟಗಳಿಗೆ ತುತ್ತಾಗುವುದರಿಂದಲೂ ದೀರ್ಥಕಾಲ 
ಇರಬೇಕಾದ ಯಾವ ಲೆ;ಖಕ್ಕೂ ಅದನ್ನು ಭಾರತೀಯರು ಉಪಯೋಗಿಸಲಿಲ್ಲ 
ವೆಂದು ತೋರುತ್ತದೆ (ನ್ನತ9- ೩೩). ೨- ಕ್ರಮವರಿತು ವಿಷಯವನ್ನು 
ಪ್ರತಿಪಾದಿಸುವ ಬರವಣಿಗೆ : ಲೇಖನ : ಹೀಗೆ ಈ ಎಲ್ಲ ಸಂಗತಿಗಳನ್ನು 
ಒಟ್ಟುಗೂಡಿಸಿ ಅವಳೊಂದು ಲೇಖ ಬರೆದಳು (ಇಕ್ಕಳ. ೨೩೧); ವೈಜ್ಞಾನಿಕ 
ವಿಷಯದ ಲೇಖಗಳಿಗೆ ಮೂಲಸ್ಮುನಮೆಡರೆ * ಪ್ರಬುದ್ಧಕರ್ಣಾಟಕ ` 
(ಸುವರ್ಣ: 30೬) ೩. ಬರವಣಿಗೆ ಅಥವಾ ಚಿತ್ರಲೇಖನಕ್ಕೆ ಉಪ 
ಯೋಗಿಸುವ ಹಲಗೆ,-ಲೇಖನ ವಸ್ತು : “ಲೈಖಮೆನ್ನಲಳಕಮದಕ್ಕುಂ" 
(೪0೪. 003). ೪: ದೇವತೆ : “ಆದಿತ್ಯಃ ಲೆ.ಖಃ, ಸುಪರ್ವಾ 
ದೈವತಂ - ಈ ೨೧ ದೇವರ್ಶಳೆ ಪೆಸರ್‌ಗ(ತಣಯು. 3-೪). 
ಲೇಖವಲ್ಲಭ ' ಪರಾ: [ಸಂ. 7 

ಲೇಖಕ (ನಾ)- ೧- ಬರೆಯುವವನು; ಲಿಪಿಕಾರ ; “ಲೈಖಕ್ಕ, ಲಿಪಕರಃ 
- ಈ ೨ ಲೈಖಕಂಗ (ತರಪ. ೪೩-೯೩೨); ಚೆರಣಂಗಳ್ನಾಲ್ಯಅಸೊಳಂ. 
ಪರಿಕಿಸೆ ಕರ್ತಂತೆ ಕವಿಗೆ ಲೇಖಕನಪ್ಪಂಗಿರದಕ್ಕುವುಪಾಯಂಗಳ್‌ ಚರಣಾಂತ್ಯ 
ದೊಳೋದುಮುಗೆ ದುಷ್ಕರೆಮಕ್ಕು2 (ಛಂರೆಂಬು. ೦-೪೪ ಅರ್ದ ೦೬); 
ಪ್ರತಿಯೊಂದು ಪಂಚಾಯಿತಿಯಲ್ಲಿಯೂ ಗಣಕ, ಲೇಖಕ ಮತ್ತು ಸಾಧ್ಯ 
ಪಾಲ ಎಂಬ ಮೂವರನ್ನು ನೇಮಿಸಿರುತ್ತಿದ್ದರು. (ಕಾರನ. ೩0), 
೨. ಸಾಹಿತ್ಯದ ಯಾವುದಾದರೂ ಪ್ರಕಾರವನ್ನು ಬರೆಯಬವವನು: 
ಬರಹಗಾರ; ಗ್ರಂಥಕರ್ತ : ಇಷ್ಟು ಅನುಕೂಲವಸಿದ ರಾಜಮಾರ್ಗ 
ದೊರೆತ ಮೇಲೆ ಲೇಖಕರು ಉಳಿನ ಪ್ರಯೋಗಗಳ ಹವ್ಯಾಸವನ್ನು ಬಿಟ್ಟು 
ಬಿಟ್ಟರು (ಕರೆಯ. ೫1, ೦೨೪೯). ಓದುಗನಿಗೆ ಲೇಖಕನ ಅನುಭವದ 
ಅನಂದಸೂ ಉಂಟಾಗುತ್ತದೆ (ಸ್ಮ ತತ. 

ಲೇಖಳಗಿಂವಚ್ರ ' ಇ : ಲಿಪಿಕಾರರೆಂಬ ಬೆಟ್ಟಕ್ಕೆ ವಜ್ರಾಯುಧ 

ದಂತಿರುವವನು: ಒಂದು ಬಿರುದು : ಬಿರುದ ಲೇಬಕಗಿರಿವಜ್ರಂ 
ನಾಗದೇವನ ಲಿಖಿತಂ (ಕ26, ೭೦-೨-೦೦೩: 1056)- [ಸಂ.] 

ಲೇಖಕಿ (ನಾ). ಸಾಹಿತ್ಯದ ಯಾವುದಾದರೂ ಪ್ರಕಾಶವನ್ನು ಬರೆಯಂ 
ವವಳು,-ರಚೆಸುವವಳು ; ರಚನೆಯ ಪ್ರಥಮ ಪ್ರಯತ್ನದ ದೃಷ್ಟ 
ಯಿಂದ ಲೇಖಕಿಯ ಉದ್ಯಮ ಹೊಗಳತಕ್ಕಂತಹದೇ ಸರಿ (ಇಕ್ಕಳ: ೨೩೨). 

[ಲೇಖಕ + -ಇ್ಯ) 

ಲೇಖಣಿ * ಲೆಕ್ಕಣಿ' ನೋ. 

ಲೇಖನ (ನಾ): ೧. ಬರಹ; , ಬರವಣಿಗೆ : “ಅಕ್ಷರಂ ಲಿಏ ಲಖನು 
ಬರಹ" (ಮಂಗಳಾ. ೦0೬-೦೬): ೨. ಇ ಲೇಖ ೨ : ಅನೆಕ ಪ್ರಬಂಧ 88 
ಗಳನ್ನೂ ಲೇಖನಗಳನ್ನೂ ಪ್ರಕಟಿಸಿದರು (44೪. 60)) ಶಖಂತಲೆಯ 
ವಿಷಯದಲ್ಲಿ ಗಮನಾರ್ಹವೆನಿಸಿದ ಕೆಲವಂಶಗಳನ್ನು ವಿದೇಚಿಸುವುದೇ ಈ 
ಲೇಖನದ ಉದ್ದೇಶ (ರರುಶ- ೬೭), ೩. ತಾಳೆಗರಿ. [xc] 

ಲೇಖನಕಲೆ (ನಾ): ಅಕ್ಷರವನ್ನು ಸುಂದರವಾಗಿ ಬರೆಯುವಿಕೆ: 
ಲಿವಿಶಾಸ್ತ್ರ : ಲೇಖನಕಲೆಯನ್ನು (04111/2282) ಕಲಿಸುವ ಶಾಲೆಗಳೂ 
ಇದ್ದುವು (ಕನ್ಮಸಂ- ೨೦). [ ಸಂ. ಲೇಖನಕಲಾ ] 

ರೇಖನಪದ್ಭತಿ (ನಾ). (ಯೋಚಿಸಿದ ವಿಚಾರಗಳನ್ನು) ಬರಹದಲ್ಲಿ 


ಕೊರಡಿಯೊಂದಿತ್ತ್ತಿ; ಅದನ್ನು ಲೇಖನಶಾಲೆ 
ಕರೆಯುತ್ತಿದ್ದರು (ಕನ್ನ, 30). [ ಸಂ. ಲೈಖನಶಾಲಾ ] 

ಲೇಖನಸಾಮಗ್ರಿ (ನಾ). ಬರೆಯಲು ಬೇಕಾಗುವ ಲೇಖನಿ, 
ಮಸಿ, ಕಾಗದ ಮೊದಲಾದ ವಸ್ತುಗಳು : ಎಲೌ ಸಖಿಯರೆ, ಒಂದು 
ಗೀತಿಯನ್ನು ಆಲೋಚಿಸಿರುವೆನು ; ಲೇಖಿನಸಾಮಗ್ರಿ 
(ಶಕತ: ೩೪-೫): [ಸಂ ಲೇಖನಸಾಮಗ್ರೀ] 

ಲೇಖನಿ (ನಾ). - ಲೆಕ್ಕಣಿ : ಬಿಳಿಯ ಕಾಗದ ಹೃದಯ ಬಾಯಿ ಕಲಮ 
ದಾನಿ ನಾಲಿಗೆ ಎಂಬೋದು ಲೇಖನಿಯು (ಕೃರ. 3-03-3) ; ಹರನೊರೆದ 
ತೆಅದಿ ಭಕ್ತರ ಚರಿತಗಳನುಸುರುತಿರಲೊರ್ವ ಮಾಹೇಶನಲ್ಲವೆನೆ ಕೋಪದಿಂ 
ಮರವಿರೂಪಾಕ್ಷನಂ ಲೇಖನಿಂ ೪ಿಚ್ಚು ಶಿವ ಮತ್ತೆ ಪೇಸ್ದಿಂತುಸುರಲು 
(ಉರು: ೦೩-೨೩) ; ರಾಯನ ಕತ್ತಿಯಲ್ಲಿಲ್ಲದ ಬಿಸಿಯು ಪೆದ್ದನ್ನನ ಲೇಖನಿ 
ಸುಲ್ಲಿ ಅವೇಶಗೊಂಡಿದೆ (೫೬: 60). [ಸಂ. ಲೇಖನೀ] 

ಲೇಖರಿ (ನಾ). - ಲೇಖಕ ೧: ತಟ್ಟರೆ ತಿದ್ದಲ್ಬಲ್ಲಂ ಒಪ್ಪುವ ಪಳೆಗವಿ 
ಗಳುಸಿರ್ದ ಕನ್ನ(ಡ)ಗಬ್ಬದಿ ತಿಪ್ಪೆಣಾಖ್ಯಂ ಲೇಖರಿಯಪ್ಪಂ ಸೇನಾನಿ 
ದೇವರಾಯನಿಕಟಿದೊಳ್‌ (ನುಂಗ: 212, 33 ಶ್ರಿರೋಕಕತಳ)- 

[+ ತೆಲು. ಲೇಕರಿ] 

ಲೇಖಲಿಪಿ (ನಾ). ಒಂದು ಬಗೆಯ ಲಿಪಿ: ಚಕ್ರಲಿಪಿ ಲೇಖಲಿಪಿ ದರ್ಪಣ 
ಲಿಪಿ. - : ಯಾ ಅಗಣಿತಲಿಪಿಗಳನೋದಲಟ್‌ಯದೆ . . . ಕಳಕಳಗೊಳು 
ತಿದ್ದೆರು ವಿದ್ವಾಂಗರುಗಳೆಲ್ಲ (ಭಾಸ್ಕರ. ೭೭-೩). [ಸಂ.] 

ಲೇಖವಲ್ಲಭ (ನಾ). ದೇವತೆಗಳ ಒಡೆಯ ; ಇಂದ್ರ : ಶೂಲಿ ಸೂಡಿದ 
ಪುಷ್ಪಮಾಲೆಯಂ ದುರ್ವಾಸಲೋಲಮುನಿ ಕುಡೆ ಸಿತಮ್ಯಾಲಕುಂಭ 
ಕೈಟ್ಟೊಡಾ ಲೇಖವೆಲ್ಲಳೆಸ್ಫೂಲಭಾಗ್ಯಂ ಪೋದ ಕಾಲಡೊಳು (ಉಕ 
4-00) [ಸಂ.] 

ಲೇಖವಾರ್ತೆ (ನಾ)- ಬರಹದಲ್ಲಿರುನ ಸುದ್ದಿ ; ಪತ್ರದ ಅಭಿಪ್ರಾಯ : 
ಬಾಹುಬಲಿಕ:ದೂರನಲ್ಲಿಗಮಾ ಸ್ಥಿ ತಿಯೊಳೋಲೆಯಮಂ ದೂತರುಮನಟ್ಟ 
ದೊಡೆ ಲೇಖವಾರ್ತಾಕಣಣದೊಳತಿಕುಪಿತನುಂ ಸಮರಸನ್ನದ್ಧನುವಣಗಿ 
(ಕಾರಿತು ೪9) ; ಸೀತೆಯಲ್ಲಿಗೆ ದೂತರನಟ್ಟುವುದೆಂಬ ಲೇಖವಾರ್ತೆಯಂ 
ಕೇಳ್ದು (ನಂಥ: ೩03). [ಸಂ. ಲೇಖವಾರ್ತು] 

ಲೇಖವಾಹ (ನಾ). ಪತ್ರಗಳನ್ನು ಒಯ್ಯವವನು ; ಪತ್ರವಾಹಕ ; 
ಓಲೆಕಾರ : “ಲೇಖವಾಹಂ ದೂತಂ” (ಟ್ಹಾ ಕೂ. ೬೦-೩5) ; ಅಂದಿದಿರೊಳೆ 

'ವಹಂ ಬರೆ ಕಂಡನಿಳಾಧಿನಾಯಕಂ (ಉರಂಣ: ಓಟ) ; 

೨ ಪಣೆಕಟ್ಟುಂ ಮಡಮೇಜ್‌ಿ ಮೆಟ್ಟಿದೆಕ್ಕವಡಮುಂ ಕೆಯ್ಕೊಳ್‌ 
ಪಿದಿದಿರ್ದ ಕುಂಚಮುಂ ತನಗೊಡೆಂಬಡಂಬಡೆಯೆ ಲೇಖವಾಹಾಳೈತಿಯೊಳ್‌ 
(ರಮ: 3-98)- 0.) 

ಲೇಖವಾಹಕ (ನಾ). - ಲೇಖವಾಹ : ಲೇಖವಾಷಕರ್‌ ತ್ವರಿತಗತಿ 
ಸಮೆತಂ ರಾಜಾಧಿರಾಜಂಗೆ ಕೃತಪ್ರಣಾಮರಾಗಿ (ಗಂ ೬೩೪); ಜನಕಂ 
ದಶರಥನಲ್ಲಿಗೆ ಲೇಖವಾಹಕರನಟ್ಟಿ (ತಂಕಾಮಾ- ೪-೪೨ ನ) ; ಲೇಖವಾಹಕರಂ 
ಶತಮಖನಲಿಗೆ ಕಟಪುಪೆದುಂ (ತಂತ್ರ ಫು. ೧೬-೩೫ ಐ). [ಇಂ.] 

ಖಡಾಹನಂ ಚೆಂದ್ರವಾಡನಂ 

ನೂ: ೬-5 ಐ). [ಸಂ] 


(80810108108) ಎಂದು. 


ಸಮಾಃ 


ಮೂಡಿಸುವ ಪದ್ಧತಿ : ಪಠನಪದ್ಧತಿ (0೫೩1 tronominnion)ಮಿಂದ 

ಲೇಖನಪದ್ಧತಿಗೆ (written transmission) ಆದೆ. ಈ ಪರಿವರ್ತನೆ 

ಕ್ರಮಕ್ರಮೇಣ ನಡೆದಿರಬೇಕು. (೪3ರಶ- ೨೪) - [x0] 
ಲೇಖನಶಾಲೆ (ನಾ)- ಬರವಣಿಗೆಯ ಕೋಣೆ : ಸಂನ್ಕಾಸಿ ಲಿಏಕಾರರು 


ಆ 


ಲೇಖಾಧುನಿ (ನಾ). ಸುರನದಿ ; ದೇವಗಂಗೆ (?) : ನರನಾಥ ನೋಡಿ 
ಲೇಖೌಧುನಿಯ ಸಂತಸಂಬೆರೆದು ಸೌಮಿತ್ರಿಯಂ ಕ೫ರವೆಂದನಿರುಳಿರುವದರರೆ. 
ಈ ತಾಣಮತಿರಮ್ಯಕರವಾಗಿದೆಕೊ ನೋಡು ತೀರದ ಬನವನು 
(cnn: 3-04-0). [<ಲೇಖಧುೂ] 


ಲೇಖಿಕೆ 


ಲೇಖಕೆ (ನಾ). ಎ ಲೇಖಕಿ : ಅವಳು ಲೇಖಕೆ, ಕವಯಿತ್ರಿ. ಭಾಷಣಕಾರ್ತಿ 
ಹೀಗೆಲ್ಲ ಆಗಬೇಕೆಂದು ಅವರು ಆ ದಿಸೆಯಲ್ಲಿ ಯಾವಾಗಲೂ ಯತ್ನಿಸು 
ತ್ತಿದ್ದರು (ಸ್ಮ ತತ. ೨೪), [ಹು. ಲೆ:ಖಕು] 

ಲೇಖತ (ಗು). ಬರೆಯಲ್ಪಟ್ಟ ; ಬರೆದ. [ಸಂ.] 

ಲೇಖಿಸು (ಕ್ರಿ). ೧. ಬರೆ; ಲೇಖನ ಮಾಡು. ೨. ಬರೆಯಿಸು : 
ಹರನಿಂದಧಿಕ ಹರಿಯೆ ಸರ್ವೋತೃಷ್ಟನೆಂದಾಗ ಮಂದಮತಿ ವ್ಯಾಸಪತ್ರಿಕೆಯ 
ಲೇಖಿಸಿ ಪೊಳಲ ಬಾಗಿಲೊಳ್ಳಟ್ಟಿಸಿದನು (ಕತುತ್ಯ- ಗ ಟ್ಟ ಚಿತ್ರಿಸು 2 
ತೋಳಿನೊಳೊಟಗಿದಿನಿಯಳ ಕರ್ಣಪೂರದೊಳೆಅಮಯ ಕತ್ತುರಿರಸವ 
ನನೆಮೊನೆಯಿಂದ ಲೆ:ಖಸಿದ (ತಾಳ್ಮರಾ- 0೬-೦)- [ಲೇಖನ4-ಇಸ್ಮು] 

ಲೇಖೀ (ಗು). ಬರವಣಿಗೆಯಲ್ಲಿರುವ : ಮಹಾಲಕರಿಯ ಲೇಖೀ ಪರವಾನೆ 
ಯನ್ನು ಪಡೆಯದೆ ಯಾರೂ ಕಡಿಯಲೌಗದು (ಕಣಗ- ಶಂ. 0)- 

[.-ಮರಾ. ಲೇಖೀ ] 

ಲೇಖೀದಾಖಲೆ (ನಾ) ಲಿಖಿತ ದಾಖಲೆ: ನಮ್ಮ ಪ್ರತಿಯೊಂದು 
ಕೆಲಸಕ್ಕೂ ಲೇಖ:ದಾಖಲೆ ಬೇಕು (ಇಂತ್ರಶಾ- 030)- [ಲೇಖೀ - ದಾಖಲೆ] 

ಲೇಖೀಹೊಣೆ (ನಾ). ಲಿಖಿತದ ಮೂಲಕ ಕೊಡುವ ಜಾಮಿನು: ಚೆಕ್ಕಿನ 
ರಕಮು ವಸೂಲಿಮಾಡುವ ಬ್ರ್ಯಾಂಕಿನವರು ಆದರ ಲೇಖೀಹೊಣೆಯನ್ನು 
ತೆಗೆದುಕೊಂಡರೆ ಚೆಕ್ಕಿನ ಹಣವನ್ನು ಕೊಡಬಲ್ಲಿವು. (ಜ್ಯಾಂಕಕ್ಕೆ- ೬೦)- 

[ಲೇಖೀ 4- ಹೊಣೆ (<ಪೊಣ್ಮೆ)] 

ಲೇಖೆ (ನಾ). ೧. ಬರೆಯುವುದು ; ಬರವಣಿಗೆ. ೨. ಪತ್ರ; ಕಾಗದ: 
ಜಟಿಲನಾಯನಾರರು , . , ನಂಬಿಯಾರೂರರ ವಿವಾಹಕ್ಕೆ ಬರುವಂತೆ 
ಶುಭಲೇಖೆಗಳನ್ನು ಕಳುಹಿಸಿದರು (ಕಣವಿ: ೨0: ೩. ಗೆರೆ; ಸಾಲು; 
ಪಂಕ್ತಿ : ಕಡುಗರಿದಪ್ಪ ಲೇಖೆಯದು ಕಾಳಿಕೆ (ಯೋಳೋಶೆ- ೦೦-೮೦) ; 
ಬಹುಧೂಮಲೆ.ಖೆ ನಿಮಿರ್ದುವು ಮಿಹಿರಾಧ್ವದೊಳಾಂಜನೇಯನೊೊಡರಿಸೆ 
ಲಂಕಾವಹನಂ (ಶಂಠಾಮಾ- ೦೦-೦೪೫) ; ಡೊಂಕು ಲೇಖೆಗಳೆಲ್ಲ ಚೆಲುವಿನಂಕೆಗೆ 
ಸಂದು (ಶರ. 00)" ಧೂಮಲೇಖೆ' ಪರಾ. ೪. ಚಂದ್ರಬಿಂಬದ ರೇಖೆ. 

[ಸಂ, ಲೇಖಾ] 
ಲೇಖ್ಯ (ನಾ). ಬರೆಮದು ; ಪತ್ರ; ಕಾಗದ: “ಓಲೆ ಪತ್ರಮದು 


ಲೈಖ್ಶಮಕ್ಕು'' (ಮೂಂಗಣ. ೦೦೫-೦೫) ; ವ್ಯವಟೂರಕಾಂಡದಲ್ಲಿ. , . 
ಸಾಕ್ಷ್ಯ, ಲೈಖ್ಕ: ದಿವ್ಯ, , , ಪ್ರಕೀರ್ಣ ಎಂಬ ೨೫ ಪ್ರಕರಣಗಳಿವೆ 
(06ರ- «3)- [ಸಂ.] 


ಲೇಖ್ಯದೋಪ (ನಾ). ಬರವಣಿಗೆಯ ತಪ್ಪು, ದೋಷ: ಅಂತಿ, 
ವ್ಯಾಘಾತ (ಇ.ಆರ್ಥವಿರೋಧ), ಪುನರುಕ್ತ, ಅಪಶ್ನು, ಸಂಪ್ಲವ 
(= ಕೆಟ್ಟಿಜೋಡಣೆ) - ಇವು ಲೇಖ್ಯದೋಷಗಳು (49. ೪೩). [ಸಂ.] 
ಲೇಜಯ 'ನೇಜಯ ' ನೋ. 


ಲೇಟು (ನಾ). ತಡ ; ನಿಧಾನ; ವಿಳಂಬ: ಗಾಡಿ ಎಷ್ಟು ದಿನ ಲೇಟು 
(mane: 60). [ <0. 1೩೬01 

ಲೇಣಿದೇಣಿ " ಲೇನೆದೇನೆ' ನೋ: 

ಲೇಣೆ (ನಾ): ಸಾಲ; ಕಡೆ: ಸರ್ಕಾರದ ಉದ್ದೇಶಸಳಿಗಾಗಿ ಸಮ್ರಾಟರ 
ಸ್ವಾಧೀನದಲ್ಲಿಟ್ಟಿದ್ದ ಎಲ್ಲ ಸ್ವತ್ತೂ, ಆಸ್ತಿಯ ರೂಪದ ಲೇಣೆಗಳೂ . - . 
ರಾಜ್ಯದ ವಶದಲ್ಲಿ ನೆಲಸತಕ್ಕುದು (೫೫5-0೬೯): 'ದೇಣೆ', “ಲೇಣೆದೇಣೆ' 
ಪರಾ. [_ ಹಿಂ. ಲೇನಾ] 

ಲೇಣೆದೇಣೆ `ಲೇನೆದೇನೆ' ನೋ- 

ಲೇನು (ನ). ಓಣಿ ; ಗಲ್ಲಿ; ಸಂದಿ: ಆ ರೋಡಿನ ಒಂದು ಲೇನಿನೊಳಗೆ 
ತಿರುಗಿದನು (ಕಾಂಯ. ೪೬). [+- ಇಂ. 7820] 

ಲೇನೆದೇನೆ. ಲೇಣಿದೇಣಿ, ಲೇಣೆದೇಣೆ (ನಾ): (ಸಾಮಾನ್ಯವಾಗಿ 
ಹಣವನ್ನು) ಸಾಲ ತೆಗೆದುಕೊಳ್ಳುವ ಮತ್ತು ಕೊಡುವ ವ್ಯವಹಾರ ; 


೭೭೨೭ 


40 


45 


ಲೇಪ (ನಾ). ೧. 


ಲೇಪಿ 
ಲೇವಾದೇವಿ : “ಲೇನೆದೇನೆ” ವ್ಯವಹಾರದ ನಿರ್ಭಾಗ್ಯರನ್ನೆಲ್ಲಾ ಜೀವಣ್ಣ 
ಅಲ್ಲಿಗೆ ಹಿಡಿದು ತರುತ್ತಿದ್ದ (ನೂನುತ- 000): ಲೇಣಿದೇಣಿ ; ಆಯಾ ದಿನ 
ಲೇಣಿದೇಣಿ ಎಲ್ಲು ಫೈಸಲ್‌ ಮಾಡಿಬಿಡುತ್ತೇನೆ (0309-083)- ಲೇಣೆದೇಣೆ; 
ಬ್ಮಾಂಕುಗಳೆಂತೆ ತಮ್ಮ ಲೇಣೆದೇಣೆ ಪರಿಸ್ಥಿತಿಯನ್ನು ಪ್ರಕಟಿಸುವುದಿಲ್ಲ(ಹಂತ್ರ. 
820) ; ತಮ್ಮ ಸ್ಥಿರ ಚರಆಸ್ತಿಭೊಮಿಕಾಣಿ ಲೇಣೆದೇಣೆಗಳ ವಿವರವಿತ್ತು 
(ಪಾರ: ೨). 'ದೇಣಾಲೇಣ' ಪರಾ. 
[+ಹಿಂ. ಲೇನಾದೇನಾ ; ಮರಾ. ಲೇಣದೆೇಣ] 

ಹಚ್ಚುವಿಕೆ ; ಸವರುವಿಕೆ : ನೇಪಾಳದ ಬೀಜವಂ 
ಗಿರಿಕರ್ಣಿಕೆಯ ರಸದಿಂ ಮರ್ದಿಸಿ ನಾಭಿಗೆ ಲೈಪವ ವಾಡೆ ಶೀಘ್ರವಿರೆ;ಕಮಕ್ಕು. 
(444: 10೪) ೨. ಮುಲಾಮು, ಗಿಲೀಟು, ಸುಣ್ಣ ಮುಂತಾದ 
ಲೇಪನ ವಸ್ತು : ಕಂದುಬಣ್ಣಕ್ಕೆ ಚಿ್ನದ ಲೇಪಕೊಟ್ಟಿಂತೆ ರಂಜಿಸುತ್ತಿತ್ತು. 


(ಕಶಫು- ೩-೨೭) ; ಹುಣ್ಣ ಬೇನೆಗೆ ಲೇಪ ಹಚ್ಚಿಸಲೊ 9 ಉಪ್ಪಿಡಲೊ ? 
(೫೩ರ: ೨೨%): ೩. ಅಂಟಿಕೊಂಡಿರುವ ವಸ್ತು: ಮಾಪರೇ 


ಪೋಪರೇ ಪಾಪದೇನದು ಕೆಸಅ್‌ ವಾಪರೆ ಮೈಯ ಮಲ ಪೋಪುದಾ 
ಪಾಪ ಲೇಪವಾಗಿಕ್ಕು (ಸರಣ: ಲ): ೪. ಕೊಳೆ; ಕೊಳಕು: 
ಜ್ಞಾನಳ್ಸಿ ಲೇಪವಾದವನಿರವು ತುಪ್ಪವ ನಂಬಿದ ಬತ್ತಿಯಂತೆ (ನೋ. 
«-ಂ0). ೫. ಊಟ ; ಆಹಾರ: “ಲೇಪಃ . . . ನ್ಯಾದ; ೬ 
ಭೋಜನದ ಹೆಸರುಗಳು” (ಸಿರ್ಯಾಂತಿ- ೨೯೦)- ೬. (ಆಲಂ) ಸಂಬಂಧ ; 
ಗೊಡವೆ: ಈಶ್ವರನೊಬ್ಬನಿದ್ದರೆ . . . ಜಗದ್ವೈಮಹುರದಲ್ಲಿ ಅವನಿಗೆ 
ಆಸಕ್ತಿಯಾಗಿಲಿ. ಲೇಪವಾಗಲಿ ಇದೆಯೆಂದು. ನಿರೀಕ್ಷಿಸಲಾಗುವುದಿಲ್ಲ 
(ಖುಳ್ತಾರೆ- ೯ ನೀಂ: 

ಲೇಪಮಾಡು ಎ ಬಳಿ ; ಹಚ್ಚು ; ಲೇಪಿಸು": ಶ್ರೀತೊಳಸಿಯನ್ನೂ 
ನುಗ್ಗೆಬೇರನ್ನೂ ಮಜ್ಜಿಗೆಯಿಂದರೆದು ಲೇಪಮಾಡೆ ಶೀತ್ರ್ವರಂ ಮಾಣ್ಣುಂ 
(44ನ್ಮಿ. ೩೦). ಲೇಪಹಾಕು ೧. ಮುಲಾಮು ಇತ್ಯಾದಿಯನ್ನು 
ಬಳಿ, - ಸವರು : ತಲೆ ಒಡೆದವನೂ ಸಮ ಲೇಪಜಾಕಿದವನೂ ಸಮ 
(ಇರ): ೨- (ಆಲಂ) ಸಂತೈಸು ; ಸಮಾಧಾನಮಾಡು : ಸೆಂಡತಿ ಅವನ 
ನೊಂದ ಮನಸ್ಸಿಗೆ ಲೇಪಹಾಕಿದಳು (ಯೋರಕ್ಕ. ೨೬)- [ಸಂ.] 


ಲೇಪಕ (ನಾ): ೧. ಬಳಿಯುವವನು ; ಲೇಪಿಸುವವನು : “ಲೇಪಕಃ, 


ಪಳಗಂಡ; _ ಈ ೨ ಲಿಪ್ಪಗಾಆಂ”  (ತಣಯು: ೯೬-4): ೨. ಅಚ್ಚು 
ತಯಾರಿಸುವವನು ; ಮಾದರಿಯನ್ನು ಮಾಡುವವನು. [ಸಂ.] 


ಲೇಪನ (ನಾ). ೧. ಇ ಲೇಪ ೧ : “ಲೇಪನಮೆನಲ್‌ ಪೂಸುವುದೆನಿಕ್ಕು” 


(ಕುಂಗರಾ- 6೦೦-೨೩೫) ;.  ಉಪಸರಿತಲೇವನಾಳೆಂಕಾರನುಂ . . . ಆಗಿ 
(ಉರ. ೭೪) ; ದ್ರಾವಕವನ್ನು ಗಂಟಲೊಳಕ್ಕೆ ಲೇಪನ ಮಾಡಿಸಿಕೊಂಡೆ 
(ಸ00ರು- €)- ೨. ಇಲೇಪ ೨. [ಸಂ.] 

ಲೇಪಾಳ್ಕ " ನೇಪಾಲ್ಕ' ನೋ. 


ಲೇಪಾಳ್ಯ (ನಾ): ಒಂದು ದೇಶದ ಹೆಸರು; ನೇಪಾಳ : "ಲೇಪಾಳಿಗ' 


ಪರಾ. [ಆ ಸಂ. ನೇಪಾಲ] 


ಲೇಪಾಳಿಗ (ನಾ). ನೇಪಾಳದೇಶದವನು : *ಲೇಪಾಳಿಗಿತಿ' ಪರಾ. 


[ಲೇಪಾಳ್ಮ .. - ಇಗ] 
ಲೇಪಾಳಿಗಿತಿ (ನಾ): ನೇಪಾಳ ದೇಶದವಳು : ಇತಿಗೆ . . , ಕನ್ನಡಿಗಿತಿ, 
ಲೆ: ಪಾಳಿಗಿತಿ [ಐಾ೫ಾ೦- 93] (ಕಮದ- ೨06 ತ್ರಯೋ). 
[ಲೇಪಾಳಿಗ 4 - ಇತ್ತಿ (ಆ... ಇತ್ತಿ)) 
ಲೇಪಿ (ನಾ). ಲೇಪಿಸಿಕೊಂಡುದು; ಬಳಿದುಕೊಂಡುದು : ಅವನೀಶ 
ಕೇಳ್‌ ಘೃತಂ ಪೊರೆಯೆ ಕೈ ಜಡ್ಡಹುದು ಸವಿಯನಟ್‌ಯದಂ ರಸಜ್ಞಂ 
ಲೇಪಿಯಲ್ಲದಿನಿದಚೌಯವಂತುಟಿಪ್ಪೆಯಯ್ಯ (ಕೇಕು: ೬-0). 
[ಸಂ. ಲೇಏನ್‌? 


ಲೇಪಿತ 


ಲೇಪಿತ (ಗು). ೧. ಬಳಿದ ; ಸವರಿದ ; ಆಗ ಇವನು ಸೋತು ಧೂಳು 
ರಕ್ತ ಯಶಸ್ಸಿನಿಂದ ಲೇಪಿತನಾಗಿ ಬರುತ್ತಾನೆ (ಏಕ: ೧೪) (ಸಾ) 
೨.(ಆಲಂ) ಅಪಯಶಸ್ಸನ್ನು ಹೊಂದಿರುವುದು ; ಅಪಕೀಶಿನಿಯನ್ನು 
ಹೊಂದಿರು ವುದು(?): ಲೆಕ್ಕ ದಲ್ಲಿ ಲೇಪಿತವಾದವರಿಗೇಕೆ ಅಜಾತನ ಸುದ್ದಿ 
(saa, 0೨-೪೪)" [ಸಂ.7 

ಲೇಷಿಸು (ಕ್ರಿ). ೧. ಬಳಿಯಲ್ಪಡು ; ಲೇಪನ ಹೊಂದು: ಆಗಸಮೆಲ್ಲಂ 
ಸುಧೆಯಿಂದೆ ಲೇಪಿಸಿದುದು . , - ದೆಸೆಯೆಲ್ಲಂ ಚಂದನಾಸಾರದಿಂ ಮುಸು 
ಕಿತ್ತೆಂಬಿನಮೊಂದು ಬೆಳ್ವೆಳಗು ಪರ್ವಿತ್ತೆಯ್ದೆ ರೋದೋಂತಮಂ (ಗರೂಉ. 
600). ವಿ. ಬಳಿ; ಸವರು: ನಾನು ಪರಿಮಳವ ಲೇಪಿಸುವುದಕ್ಕೆ 
ಮುನ್ನವೇ ಜಂಗಮಕ್ಕೆ ಸುಗಂಧೆದ್ರವ್ಯಗಳೆ ಲೇಪಿಸುವೆ (ಕಣರ: ೪- 


10 


ಓ-ಂ63) ; ಉಬ್ಬಿದ ಸ ಳಕ್ಕಿ ಅರಿಷಣಬೇರನ್ನು ತೇದು ಲೇಪಿಸಿದಳು 
(601.4: ೦೪)... ೩. ಅಂಟು; ಹತ್ತಿಕೊಳ್ಳು : ಲೋಪವಾದರು 
ಸರಿಯೆ ಕರ್ಮಜ ಪಾಪವುಣ್ಯಗಳಿರಡು ನಿನ್ನನು ಲೇಪಿಸವು 
(und- 2೯-೦೦) [ಲೇಪನ 4 - ಇಕ್ಕು] 


ಲೇಪು (ನಾ). ಅರಳೆ ತುಂಬಿ ಮಾಡಿದ ತೆಳ್ಳನೆಯ ಗಾದಿ: ಬಲದೇವ 

ಮಂತ್ರಿ ತನ್ನ ಬಾಲೆಯಳಿಗಿತ್ತ ಬಹುತ 5 ಹೇಮದ ಮಂಚ ಲೇಪ 

ಮುಸ್ತೈದ (ಕರರ. 0೪೬-4) ; ಮಲಗಿಬಿಡೋಣ ಮೆತ್ತನೆ ಲೇಪಿನ 

ಮೇಲೆ (8೫0: 30); ಹಂಸತೂಲಿಣಿತಲ್ಪ ಎಂದರೆ... ಹತ್ತಿಗೆ 

ಬದಲಾಗಿ ಅದನ್ನು ಉಪಯೋಗಿಸಿ ತುಂಬಿ ಹೊಲಿದ ಲೇಪು (14೬9: ೫೬). 
[*-ಮರಾ, ಲೇಪ್‌. / ತೆಲು. ಲೇಪು] 

ಲೇಪ್ಯ (ಗು- ೧. ಬಳಿದ; ಲೇಪಿಸಿದ. (ನಾ). ೨. ಬಳಿಯುವ 


15 


ವಸ್ತು ; ಲೆಪ್ಪ : "'ಲೆಪ್ಪಕ್ಕೆ ಲೇಪ್ಯ'' (ಕಣಕ. ೨೬೪)- [ಸಂ] 
ಲೇಲಿಹಾನ (ನಾ). ೧. ಹಾವು ; ಸರ್ಪ: ಈ ಕರ್ಮಡುವಿನೊಳ್‌ 
ಕಾಳಿಯಮಹಾಸರ್ಪನಿರ್ಪಂ . .. ಈ ಸಮುದ್ದಾ ಸ್ಹಿಮಧೂಮಸ್ತೊ. ಮಮಾ 


ಲೇಲಿಹಾನನಾಭೀಲಹಾಳಾಹಳೋದಾ ್ಲಾಮುಧೂಮಸ್ತೊ ನಂ (8ಗವಿ- ೩-೦ವ). | 


೨. ಶಿವ [ಸಂ.] 
ಲೇಲೆ (ನಾ). (ಕರಾ) ಒಂದು ಅನುಕರಣ ಶಬ್ಧ : 
ಲೇಲೆ” ಎಂದು ಹಾಡತೊಡಗಿದಳು (ತೋನುದು- 6). 
ಲೇಲೆಹಾಕು ಇ. (ಕುಣಿತದ ತಾಳಕ್ಕೆ ಸರಿಯಾಗಿ) "ಲೇ ಲೇ' 


ಬೆಳ್ಳಿ “ಲೇ 


ಎಂದು ಹೇಳು :ನಾವು ಹೊಲೆಯರು ನಾಲ್ಕು ಲೇಲೆಹಾಕಿ ಇವತ್ತಾದರೊ |59 


ಸ್ವಲ್ಪ ಕುಣಿಯುತ್ತೇವೆ (ರುಂ. ೦೬). 
[+ ತುಳು. ಲೇಲೆ ಎ ಹೊಲೆಯರೆ ಒಂದು ಬಗೆಯ ಕುಣಿತ] 
ಲೇವಡಿ, (ನಾ). ಗೇಲಿ ; ಅಣಕ ; ಕುಚೋದ್ಯ : ಈ ರಂಪ ಲೇವಡಿ 
ನೋಡ್ಲೊ (ಶುಟ್ಕಕ. 0೬೦) ; ಲೇವಡಿ ಬೇರೆ ಮಾಡ್ತಾಳೆ ) (೧೨8. ೩೦) 
ಲೇವಡಿಮಾಡು ಎ ಗೇಲಿಮಾಡು ; ಅಣಕಿಸು ; ಹೊಸಮೇಷ್ಟರು | 35 
ಅವನನ್ನು ಲೇವಡಿಮಾಡಿದುದರಿಂದ ಅವರ ಪ್ರಾಣ ಆಗಿಹೋಗುವುದರಲ್ಲೇ 


ಇತ್ತಂತೆ (ಸ್ಕಾಬಸ್ಮೇ- ೮)... ಲೇವಡಿಯೆಬ್ಬಿಸು, ಲೇವಡಿಎಬ್ಬಿಸು ಎ. 
ಲೇವಡಿಮಾಡು : ಧರಣಯ್ಯನ ಗೆಳೆಯರು ಅವನನ್ನು . . . ಲೇವಡಿ 
ಯೆಬ್ಬಿಸುತ್ತಿದ್ದೆರು (ನರೋ - ೨೪) ; ನಿನ್ನ ಉಲಿತವನ್ನು ಕೇಳಿದ ಕಾರಿ 


ಲೇವಡಿಎಬ್ಬಿ ಸಿದೆ. (ತೆರಾ, 11; 0090). 

[-ತೆಲು, ಲೇವಡಿ ಇ ಎದಾರಿದ್ರ್ಮ, ಕಪ್ಪ. / ಮರಾ. ರೇವಡೀ ಇ ಫಜೀತಿ] 
ಲೇವಡ್ಮಿ ' ರೇವಡಿ' ನೋ. 
ಲೇವಣ 'ನೇವಳ ' ನೋ. 
ಲೇವಳ, `ನೇವಳ ' ನೋ. 


೭೭೨೮ 


ಲೇಶ್ಯಾತುದ್ಧಿ 


ಲೇವಾದೇವಿ ನಡೆಯುತ್ತಿದ್ದಲ್ಲಿ. . : ಮೂರು ವರ್ಷಗಳು (ಗ್ರಾರೂಿಕೆ. ೧೬೭); 
ಸಾಲಿಗರು ಲೇವ್‌ದೇವಿಯ ಫೈಸಲಾತಿ ಕ್ರಮಗಳಿಗೆ ಅವನನ್ನೇ ನೇಮಿಸಿದರು 
(ಈಉಣತ. 40). 
ಲೇವಾದೇವಿ ಪತ್ರ. ಹಣವನ್ನು ತೆಗೆದುಕೊಳ್ಳುವ ಮತ್ತು ಕೊಡುವ 
ವ್ಯವಹಾರದ ಪತ್ರ: ಲೋಹವನ್ನೂ ನಾಣ್ಯವನ್ನೂ ಬೆಲೆಯನ್ನೂ ಕೊಂಡು 
ತರುವ ಸಾಲಪತ್ರ, ಲೇವಾದೀವಿಪತ್ರ ಗಳೂ ಇರುವುವು (ತಂತ್ರ ೬ 39) 
[೬-ಹಿಂ. ಲೇವಾದೇಈ] 

ಕೇವೆ (ನಾ)- (ಕುದುರೆಯ ತಲೆಗೆ ಅಲಂಕರಿಸುವ) ಒಂದು ಬಗೆಯ 
ಅಲಂಕಾರ ಸಾಧನ ; ತುರಾಯಿ ; ಪಸುವಟ್ಟೆಯೆಸೆವ ಪೊಸಲೇವೆಯಾ 
ಮೆಯ್ವಣ್ಣ ಕಿಸುಗಲ್ಲ ಕೀಲಣೆಯ ಮೊಗಮುಟ್ಟಿ * ತದ್ವಾ ಜಿಯಾಕಾಶ 
ದೊಳ್ಳು. ಸುಮಬಾಣನ ರಥದ ಗಿಳಿಯಂತೆ ಯಾರಿಗು ಬಸದಿಗೆ 
ಪಾಲ್‌ತು (4ನ್ನುಳಿ: 00-೬3) ; ಕುದುರೆಗಳ ಜೀನ ಹಲ್ಲಣ ಲೇ[ಣಾಣಂ. 
ತೀಲ್ಪವೆ ಕಬ್ಬಿ ಕಂದದ`ಹಕ್ಕರಿಕೆ ಚಬುಕು ಮೊಗರಂಬ ವಾಫಿಗಳ್‌ (80¢- 

“ ಹೊಲಿದು ಸಿದ್ಧಮಾಡಿದ ಆಸನ " (864. ಕೋಕ), 
[ದೇ.॥ ತುಳು. ಲೇವೆ ; ತೆಲು, ಲೇವ] 

ಲೇಶ (ನಾ). ೧. ತುಂಡು; ಚೂರು. ವಿ. ತೀರ ಸ ಲ್ಪ; ಅಲ್ಪ; 
ಕೊಂಚ: “ ಅಣು ಸೂಕ್ಷ್ಮಂ ಲೇಶಂ ತ್ರುಟಿ ಕಣು ಆವಾ (ವಸ್ಸುಕೋ- 
0೦೬-೫೬); ಉದರವ ರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಶಭಕುತಿಯಿಲ್ಲ 
(ಶ್ರರಂರ- ೨-೨೫ ಶಲ) ; ಸುಖಲೇಶಮೆಂ ಸುಳಿಯದತಿಕರಿನಕ್ಕೆ: ರಾಜಪುತ್ರಿ, 
ಲತಾಂಗಿ* ನಿನ್ನನೆಂತೊಯ್ದಪೆನ್‌ ಪೇಳಿ? (| "ಉನ 8೯-409). ಸಿ 
ಕಿರಿದು : ಚಿಕ್ಕದು: “ಸೂಕ್ಷ್ಮಃ ಲೇಶಃ: ಅವಃ.,. ತ್ರುಟಿಃ _ ಈ 
೧೫ ಕಿಟ್‌ದು” (ಹಉಯು- ೦೦೪-೩). ೪. [ಕಾವ್ಯಮಾ] ಒಂದು ಬಗೆಯ 
ಅಲಃಕಾರ ; ಗುಣದಲ್ಲಿ ಸ್ವಲ್ಪ ಅವಗುಣವನ್ನೂ ದೋಷದಲ್ಲಿ 
ಸ್ವಲ್ಪ ಗುಣಾಂಶವನ್ನೂ ಸೇರಿಸಿ ವರ್ಣಿಸುವುದು : ಗುಣದೊಳಮರಃ 
ಪುವುದಿನಿಸವಗುಣಮಂ ದೋಷದೊಳಮಿನಿಸು ಗುಣಮಂ ತಂದಿರ್ದೆಣಿಸು. 
ವುದು ಲೇಶಮೆಂಬುದು (ಕರಾ, 6-00) ; ಗುಣಮನೆ ತರ್ಪುದು 
ದೋಷದ ಗಣನೆಗೆ ದೋಡಮುಮಜನಿಸು ಗುಣಗಣನೆಗೆ ತಂದೊಣರ್ಪದು- 
ಲೇಶು (ಇನಾಸ: ಒಳ). [ಸಂ.] 

ಲೇಶಾಲಂಕಾರ (ನಾ). ಇ ಲೇಶೆ ೪: ಮರಳಿ ಗುಣದಲಿ ದೋಷ ದೋಷದಲಿ 
ಗಣ ತೋಳ? ಹರುಷದಿ ಲೈಶಾಲ೦ಕಾರ (ಕುತಂ- ca): [3] 

ಲೇಶ್ಯ (ನಾ). ೧. ಲೇಶ್ಯೆ ೨: ಪರಮಾಯುವಿಂದವಧಿಯಿಂ 
ಸಾಮರ್ಥ್ಯದಿಂ ಲೇಶೈದಿಂಣಣಾ- ಶೈಯಿಂ] . . . ಅಮರತ್ವಂ ಹೇಯ 
ಮಾದೇಯಮೇ (ಬುಶ್ರ- 04-033) ; ಅಂತರಾತ್ಮನ ಸಹಜಜ್ಞಾನ 
ಸ್ಫೂರ್ತಿಯು ಕೆಲವು ವೇಳೆ ವಿಚಿತ್ರವಾದ ಸೌಂದರ್ಯವನ್ನು ಹೊಳಪನ್ನು 
ಉಳ್ಳುದಾಗಿಯೂ ಕೆಲವುವೇಳೆ ವಿಕಾರವಾದ ಲೇಶ್ಯಗಳಿಂದ ಎಳೆಯಲ್ಪ 


೭೪೪) ; 


ಟ್ವಂತಾಗಿಯೂ ಆಂವೋಲನಗೊಳ್ಳುವುದು. [ge ನಿರ. 0೧೪). ಪಿ. 
[ಗಣಿತ] ಆರು ಎಂಬ ಸಂಖ್ಯೆಯ ಸಂಕೇತ : ಷಡ್ಚರ್ಗಾದ್ರ ಲೇಶ್ಯ 
ಜೀವಂ ದ್ರವ್ಯಂ - . - ಆಜಿಅ ನಾಮಂ (ನೃನಣಾ- ೯-೩)... [ಸಂ.] 


ಲೇಶ್ಯಾ ವಿಶುದ್ಧಿ (ನಾ)- [ಜೈನ] “ ಲೇಶೈೆಯು ಹೆಚ್ಚು ಹೆಚ 

ಮಂದವಾಗುತ್ತ ಹೋಗಿ ಅದು ಇಲ್ಲವಾಯಿತೆಂದರೆ ಅದು ಲೇಶ್ಡಾ 
ವಿಶುದ್ಧಿ. ಹದಿನಾಲ್ಕನೆಯ ಗುಣಸ್ಕಾ ನದಲ್ಲಿ ಲೇಶ್ಯೆಯು ಸಂಪೂರ್ಣ 
ನಷ್ಟವಾಗಿರುತ್ತ ದೆ. ಆ ಸ್ಕಿ ತಿಯೇ “ಶ್ವಾ ವಿಶುದ್ಧಿ” (ಅಂತಿ: ಕೈನ 


ಶಾಂಧಾಸಿಳೆ ತರ್ಮಿಕೋತ) : ಜ್ಜ ನಾದಿ ಪರಿಣಾಮಂಗಳೊಳ್‌ ನಿರತಿಶಯ 


ಲೇಶ್ಯಾವಿಶುದ್ಧಿಯಂ ತಾಳ್ವಿ (ಅಂತ್ಯ. ೦೦-೦೪ ನ). [Xo] 
ಲೇವಾದೇವಿ (ನಾ). ಹಣವನ್ನು ಕೊಡುಕೊಳ್ಳುವ ವ್ಯವಹಾರ ;|ಟ ಲೇಶ್ಮಾಶುದ್ಧಿ (ನಾ). - ಲೇಶ್ಯಾವಿಶುದ್ಧಿ : ಅಂದು ಪೊಲಗಣೊಳಗಣೆ 
ಹಣದ ಕೊಡುಕೊಳೆಯ ವ್ಯವಹಾರ : ಕಿಲಿ ಪರಸ್ಟರ ರೆಡುಂ ಲೇಶ್ಮಾಶುದ್ಧಿಯಂ ತಾಳೆ (೫ಂಕಿತ್ಸ. ೯-೩೩ ೫). [ಸಂ.] 


ರೇಶ್ಮೆ 


ಲೇಶೈ (ನಾ). ೧. ಬೆಳಕು: ಕಾಂತಿ. ೨. [ಜೈನ] “ ಆತ್ಮವು ಯಾವುದರ 
ಮುಖಾಂತರ ಪುಣ್ಯ, ಪಾಪಗಳಿಗೆ ಅಧೀನವಾಗುವುದೋ ಅದಕ್ಕೆ 
ಲೇಶ್ಯಾ ಎಂದು ಹೇಳುವರು” (ಕರ 36): ಗತಿ ಮೆಯ್ವೆತ್ತ 
ಕಷಾಯಲಿಂಗತತಿ ಮಿಥ್ಯಾದರ್ಶನಜ್ಞಾನಮಪ್ರ ತಿಮಾಸಂಯತೆ ತಾನಸಿದ್ಧತೆ 
ನಿಶಾಂತಂ ಲೇಶೈಯೆಂದಿರ್ಪತೊಂದುತೆಚಿು (ಸುಕುನೂ. 60-೬); ಲೇಶ್ಕಾನು 
ವಾದದಿಂ ಆಖುಲೇಶ್ಯದವರ್ಗಂ ಮೂಟುಸಮ್ಯಕ್ತ್ವಮುಮಕ್ಕಂ (4ನ. 
03) [ಸಂ. ಲೇಶ್ಕಾ] 

ಲೇಸಯ್ಯ (ನಾ). ಒಬ್ಬಾತನ ಹೆಸರು; ನೆಗಚ್ಚಿ ಗುಣಾಂಕ ಮುರ್ಬ್ಬಲ 
ಧೀರಂ. ಶ್ರೀಮತ್‌ಲೇಸಯ್ಯ (ಬಕ. ೪, ಕನ್ನೆಣಿ. ೨೬೭-೦೨; 971). 

[ಲೇಸ್ಳು 4 ಆಯ್ಕ] 

ಲೇಸಿಗ (ನಾ). ಹಿತವಾದುದನ್ನು ಬಯಸುವವನು ; ಒಳ್ಳೆ ಕೈಯದನ್ನು 
ಹಾರೈಸಂವವನು : ಪಶು ಸಾವುತ್ತ ತನ್ನೆ ಶಿಶುವಿಂಗೆ ಏನ ಗಸಿ 
ಕೊಟ್ಟಿತ್ತು . . . ಆರು ಸತ್ತರೂ ಲೇಸಿಗರಿಲ್ಲ ತಮ್ಮತಮ್ಮಷ್ಟಕ್ಕೆ ಲೇಸಿಗ 
ರೆಲ್ಲರೂ (ಸರ್ಶತ- ೦6-6೭) - [ಲೇಸ್ಕು 4 - ಇಗ] 

ಲೇಸು, (ನಾ). ೧. ಒಳ್ಳೆಯದು ; ಹಿತವಾದುದು ; ನಿಮ್ಮಡಿ ಕೊಲೆ 
ಸಾವುದು ಲೇಸಲ್ತೆ (ಕೂಶಛ. 00-40) ;ಲೇಸ ಕಂಡು ಮನ ಬಯಸಿ ಬಯಸಿ 
ಆಸೆ ಮಾಡಿದೊಡಿಲ್ಲ (೨ನ. ೨೩) ; ಕರ್ಣಂಗೆ ಸಾವಿನ ಸಖಗಳೇ ಲೇಸಿನ:ತ 
ಕೈಕೊಂಡೆಚ್ಚನಾ ಭೀಮ (ಕುಠ್ಶಾಕ. ೧೩-೩): ೨- ಮಂಗಳಕರವಾದುದು : 
ಶುಭಕರವಾದುದು ; ಶ್ರೇಯಸ್ಸು : ಕಿಡದ ವಿಧಾನಮನುಳ್ಳ ಇವು 
ಲೇಸುಗಳ್ಗೆ ಬಟ್ಟೆಯೆನಿಸುವುದು (40849: ೬೩-೨); ದೇವರ್ಶಳಂ ತುಂಬಿಯಂ 
ತಿಳಿಯಲ್‌ ಸ್ವಪ್ನದಿ ಲೇಸೆಲೈ (ಸೋರೇಶ- ೬೪), ಜಾ ದೃಢವಾದುದು : 
ಇರೆ ಶುಭಗ್ರಹಮಾ ಮರಂ ಲೇಸಕ್ಕೂಂ (ಕಾಕತಿ. ೪-೦). ೪. ಶುಭ 
ಕಾರ್ಯ ; ಮಂಗಳಕಾರ್ಯ ; ಮದುವೆ ಮುಂಜಿ ಮೊದಲಾದ ಲೇಸು 
ಗಳಲ್ಲಿ ಶೇಷನ ವಾಲಗಕ್ಕೆ ಒಂದು ವೈಭವದ ಸ್ಮಾನವೊ ಇತ್ತು (ಕುಬಶು- 


೭೭೨! 


೯ ಲೇಹಕ 


ಸೊಗಸಾಗು : ಲೇಸಾಗಿ ತುಲಸಿಯ ಮಾಲೆಯ ಧರಿಸಿದ ವಾಸುದೇವನು 
ಬಂದ ಕಾಣಿರೇನೆ (ಕೃರಂರ- 0-090-8) ; ಈಶ ನಿಮಗತ್ಯಧಿಕಸುಖವ 
ಕೊಡಲೆಂದು ಲೇಸಾಗಿ ಹರೆಸಿದೆವು ಬಾಲಕರು ಬಂದು (ಕಂತ. 0೫-೦). 
[ದೇ.॥ ತುಳು. ಲೇಸು. ಲಸ; ತೆಲು, ಲೆಸ್ಬ] 
ಲೇಸ್ಮು (ನಾ). “ ಬೂಟ್ಸು, ಮೊ. ಗಳ ಎದುರುಬದುರಿನ ಅಂಚು 
ಗಳನ್ನು, ಗುಂಡುರಂಧ್ರಗಳ ಅಥವಾ ಕೊಕ್ಕೆಗಳ ಮೂಲಕ, ಒಟ್ಟಿಗೆ 
ಬಿಗಿಯುವ ಹುರಿ.ಅಥವಾ ತೊಗಲಿನ ದಾರ. ಬಟ್ಟೆ, ಅಂಗಿ, ಮೊ. 
ಗಳ ಅಲಂಕಾರಕ್ಕಾಗಿ ಉಪಯೋಗಿಸುವ ಹೆಣಿಗೆಯ ಪಟ್ಟಿ (ಸಾ. 
ಜರತಾರಿಯದು); ಕಲಾಬತು; ನಾರು, ಹತ್ತಿ, ಉಣ್ಣೆ, ರೇಷ್ಮೆ, 
ಲೋಹ- ಇವುಗಳಿಂದ ' ಮಾಡಿದ ದಾರದಿಂದ ಚಿತ್ರರಚನೆಯಾಗಿ 
ಹೆಣೆದು ಮಾಡಿದ ಸೂಕ್ಷ್ಮರಚನೆಯ ಅಲಂಕಾರದ ಪಟ್ಟಿ” 
(1400: 9012) : ಮನೆಯಿಂದ ಹೊರಡುವ ಮುನ್ನೆ ನನ್ನ ಮಗಳೊಬ್ಬಳು 


ಲೈಸಿಗೂ . - . ಮಗನೊಬ್ಬನು ಪೆನ್ಸಿಲಿಗೂ ಪುಸ್ತಕಕ್ಕೂ ಹೇಳಿರುತ್ತಾನೆ 
(ನಾಡಿಗೇ, ou) ; ರೈತಹೆಂಗಸರಿಂದ ಲೇಸು ಕೊಂಡ್ಕೋತೀನಿ 
(ತಾರು: ೩4). [4-ಇಂ. 18001 


ಲೇಸುಗಾತಿ- (ನಾ). ಸುಖವನ್ನು ಬಯಸುವವಳು ; ನಾಲಗೆಯೊಳಗಿಲ್ಲ 
ನಿನ್ನೆದೆಯೊಳಗೆ ವಿಶಾಲಾಕ್ಷಿಯಿದ್ದು ನೀನೆನ್ನ ಚುಳಿಸುತಿದ್ದೆಯ ಠಕ್ಕರ ದೇವ 
ಯೆಂದಾ ಲೇಸುಗಾತಿಯೊತ್ತಿದಳು (ಕರತ- ೩೬-0). [ಲೇಸು, _...-ಕಾತ್ಮೀ] 
ಲೇಸುಗಾಣ (ನಾ). ಸುಖವನ್ನು ಬಯಸುವವನು : ಲಲನೆಯರಯ್ಯಂದಿ 
ಶೆಲ್ಲರನೇಳಿಸಿ ಕಳುಹಿದನಾ ಲೇಸ:ಗಾಅ (ಶತಕ: ೩3-59) ; ಕುಳಗವುಂಟು 
ಖತ್ಛದ ಯುದ್ಧ ಬೇಡ ಕೈಳ್ಮೇಲಾದ ಮೃದುಲಯುದ್ಧವನು ತೋಳ ಬಲ್ಮೆ 
ಯೊಳೆ ನೀವಿಬ್ಬರು ಮಾಳ್ಬುದೆಂದಾ ಲೇಸುಗಾಆರಂಡಿದರು (ಕರತ. 30-0೬): 
[ಲೈಸ್ಕು | - ಕಾಣ] 
ಲೇಸುಗೆಯ್‌ (ಕ್ರಿ). ಒಳ್ಳೆ ಸ್ಸಿಯದನ್ನು ಮಾಡು; ಹಿತವಾದುದನ್ನು NR 


693) ೫. ಉತ್ತಮವಾದುದು; ಶ್ರೇಷ್ಠವಾದುದು : * ನಿಗರೈನೆಟ್ಟಿ 


೬೨೬ ಲೇಸು, ಒಳ್ಳು ಕಣ್ಣೆವಂದುದು: ಫರಿವಡೆದುದು -- ಈ ೧೪ 
ಮನೋಹರಂ” (೪53. ೩೫-300); ಎನ್ನಾಳ್ವ ಮಂಡಳಂಗಳೊಳ 
ಪುಟ್ಟಿದ ಲೇಸ[ಕ೫೦. ದೊಳ್ಳಿತ]ಸ್ಟ ಸ್ಪುವಾರ್ಗಕ್ಕುಂ (ತಡ್ಮಾರಾ, 


00-3೪). 
ತಪ್ಪಿದೆ ಬಂಟ ಲೇಸಿಗೆ ವೊದಗದ ಸ್ತ್ರೀ ವ್ರತದ ದೆಸೆಯನಆಃಯದ ಆಚಾರ 
« «ಎ ಘುಸಿಯುದಂತಾಯಿದ್ದು (೧೮-ಕ 06) ; ಬೇಟದೊಳ್‌ ಬರಿದು 
ಕೂಟದೊಳರಲ್ಲು ಲೇಸಿನೊಳ* ವಾಸನೆವಡೆದು . (ಅನಂಪು. ೨-೨೦. ವ); 
ಲೇಸುದಟ್ಟಿದ ಮನ ಹೊಸಮೋಹ ಮತ್ತವರಾ ಸೆಜ್ಜೆವನೆಯೊಳು ಮಾಳ್ವ 
ಲೇಸನವರೆ ಬಲ್ಲರ್‌ (ಕರತ. 9೨-0೩೨). ೭. ಒಳ್ಳೆಯ ಕೆಲಸ; 
ಪುಣ್ಯಕಾರ್ಯ : ಹಿಂದಿನ ಜನುಮದಲಿ ಎಂದೋ ಲೇಸನು ಮಾಡಿ 
ಇಂದು ನಿಮ್ಮಡಿಗೆ ಎಜಗಿದೆನು (40೯೬. ೦0೬) - 

ಲೇಸುಲೇಸು (ದ್ವಿರುಕ್ತಿ) : ಲೇಸುಲೇಸಿದು ತಮ್ಮನಾಡಿದ ಭಾಷೆ 
ಬಾಹಿರವಾಗಬೇಡ (ಕುನ್ಶಾಕ- ೦೭-೦೦) ; ಲೇಸು: ಲೇಸು! ನೀರಿಟ್‌ಯದ 
ಗಂಟಲೊಳ್‌ ಕಡುಬಂ  ತುಜುಕಿದಂತಾಯ್ತು (ಉಕ, ೬-೮), 
ಲೆಳನಾಡು - ಒಳ್ಳೆಯದನ್ನು ಹೇಳು ; ಲೇಸನಾಡಿದೆ ಕರ್ಣ ನಿನಗಿ 
ನ್ನೈಸಲೇ ಸಾರಥಿಯ ಕೊಲತೆ (ಕನ್ಮಾಳ. ೩-೪). ಲೇಸಲ್ಸರ್‌ ಎ ಅಹಿತರು; 
ಶತ್ರುಗಳು : ಲೇಸಲ್ಪರ್ಗಿದೇ ಮಂತಣಂ (ಕಗ. 0೦೮): ಲೇಸಾಗು ೩ 
೧. ಒಳ್ಳೆಯದಾಗು ; ಸರಿಯಾಗು : ಹಿತವಾಗು ; ನುಡಿದೆನ 
ಪ್ಪೊಡೆ ಲೇಸಾಗಿ ನುಡಿಯಲ್ಕೆ ಬಲ್ಲುದೀ ಗಿಳಿ (ಗರಣ. ೬೩0) ; ಸಭೆ 
ಮೆಚ್ಚಿ ಲೇಸಾಯ್ತೆ; ನುತ್ತಮಿರೆ (ತಿರುರೆ. ರೇ, 30-1 ಕೂರ್ತು ನೀನವ 


೬. (ಸಂಭೋಗದ)ಸುಖ - ಸಂತೋಷ : ಭಾಷೆಗೆ 


40 


4); 


ಆಚರಿಸು : ಕಂಡು ಗೆಂಟಜೊಳಿ ಪೊಸವಟ್ಟು ಮೆಲ್ಲನೆ ನೀಡೆ ಲೈಸುಗೆಯ್ಗೆ 
ಯೆಂದೆನ್ನಂ ಕರೆತಲದೊಳ್‌ ತಳೆದು (ಕಾರಂಉ. ೭೪) ; ಆ ಸುರೋತ್ತಮಂ 
ಸಂತಸದಿಂದೆ ಭಕ್ತಿವೆರಸಾಗಳೆ ಪೂಜಿಸಿ ಲೇಸುಗೆಯ್ದನಿನ್ನಂತುಟೆ ತನ್ಮುನೀಂದ್ರ 
ಕೃತಮಂ ಮಣಕ'ದಂದು ಕೃತಘ್ನನಾಗನೇ (ಸುಳುಮಾ- ೯೨ 
[ಲೇಸ್ಕು. -- ಕೆಯ] 

ಲೇಸುದಟ್ಟು (ಕ್ರಿ). ಸುಖವ ಬಯಕೆಯಾಗು : ಲೇಸುದಟ್ಟಿದ. ಮನ 
ಹೊಸಮೋಹ ಮತ್ತವರು ಸೆಜ್ಜಿವನೆಯೊಳು ಮಾಳ್ಪ ಲೈಸನವರೆ. ಬಲ್ಲರ್‌ 
(ರರತೆ- ೪3-೧8೨). [ಲೇಸ್ಮು * ತಟ್ಟು] 

ಲೇಹ (ನಾ). ೧. ನೆಕ್ಕುವುದು : " ಲೇಹಂಗೈ ' ಪರಾ. ೨. [ವೈದ್ಯಶಾ] 
ಕೆಲವು ಔಷಧಿ:ಯಗುಣವುಳ್ಳ ವಸ್ತುಗಳನ್ನು ಹೆಚ್ಚು ಗಟ್ಟಿಯಾಗಿ 
ಅಥವಾ ಹೆಚ್ಚು ನೀರುಗಿ ಆಗದಂತೆ ಪಾಕಮಾಡಿದ, ನೆಕ್ಕಿ ತಿನ್ನ 
ಬಹುದಾದ ಔಷಧವಸ್ತು: ಚೂರ್ಣ. ಘೃತ, ತೈಲ. ಆಸವ, ಲೇಹ 
ಇವುಗಳನ್ನು ಮಾಡುವಾಗ ಚಂದನವನ್ನು ಹೇಳಿದ್ದರೆ , . . ಉಪಯೋಗಿಸ 
ಬೇಕು. (ಸಕವೈ- ೫11: ಶ್ರಸ್ತಾರನ) ; ಎಲೆ: ಬೇರು ಮತ್ತು ಹೂಗಳನ್ನು 
ಸೇರಿಸಿ ಮಾಡಿದ ಕಹಿಯಾದ ಲೇಹ ಹೊಟ್ಟೆಯಲ್ಲಿರುವ ಜಂತುಹುಳುಗಳನ್ನು 
ನಾಶಮಾಡುವುದು (ಕಂಕೋ. 1, ಚ). [ಸಂ.] 

ಲೇಹಂಗೈ (ಕ್ರಿ). ನಾಲಗೆಯಿಂದ ನೆಕ್ಕು : ಪುಲ್ಲೆಗಳ್ಳಂಡು 
ಬಾಲಕನಂಘ್ರಿಪಲ್ಲವದ ರುಧಿರಮಂ - ಕುಡಿನಾಲಗೆಗಳಿಂದೆ ಸೊಗಸೆ ಲೇಹಂ 
[ಾಕಾಂ- ಪಂ]ಗೈದುವು(ಕ ಬರಾ: ೨೪-೩೭). [ಲೇಹ _. ಗೈ (ಆಕೆರ್ಯ)) 


೩೦). 


ಗೆಂದುದದು ಲೇಸಾಯ್ತೂ (೧8೫. ೨೩-೦0)... ೨. ಚೆನ್ನಾಗು: 


ಲೇಹಕ (ನಾ). ಬರಹಗಾರ: ಲೇಖಕ: ಲೇಖಕ ಎಂಬುದು 
ಸಂಸ್ಕೃತದಲ್ಲಿ ತುಂಬ ಹಳೆಯ. ಶು, ಲೇಹಕ ಎಂಬುದು ಅದರ ತದೃವೆ 
(ಕನ್ನಸಂ- ೪೬). [ಆ ಸಂ. ಲೇಖಕ] 


ಲೇಹಿನಿ 


ಲೇಹಿನಿ (ನಾ): [ನಾಟ್ಯ] ನಾಲಗೆಯ ಆರು ಬಗೆಯ ಚಲನೆಗಳಲ್ಲಿ 
ಒಂದು: p “ ನಾಲಗೆಯಿಂದ ತುಟಿ ಮತ್ತು ಹಲುಗೆಳನ್ನು 
ಸೋಂಕಿಸಿ ರುಚಿ ನೋಡುವುದು” (ಉತ್ಕಕಂ. ೨೪೦ ಗಡ್ಕಾವವಾದ) : 
ಮಿಗೆ ಯಜ್ವಂ . . . ಲೇಹಿನಿಯೆಂದುಂ ನಗೆಮೊಗದಳಿ ಜಿಹ್ಮೆಯಾಲುಭೆ:ದ 
ದಿನೆಸೆಗು0 (ಉಾಸ್ಮರಂ- ೩-೪೪)- [ಸಂ. ಲೇಹಿನೀ] 

ಲೇಹಿಸು (ಕ್ರಿ). ನೆಕ್ಕ: ನಿಸನಾಸಾಗ್ರದ ಮಧುಬಿಂದುವಿಗಿರದುತ್ತವಿಸಿ 


ಲೇಹಿಸುವವನಂತೇಕೆ ವೃಥಾ ಯಮಗಾಹುತಿಯಹೆ (ಯೋಗಂ. ೫-೩೬). |. 


[ಲೇಹ + - ಇಸ್ಕು] 
ಲೇಹ್ಯ (ಗು). ೧. ನೆಕ್ಕಬೇಕಾದ. (ನಾ). ೨. ನೆಕ್ಕಿ ತಿನ್ನಬೇಕಾ 
ದುದು : ಭೋಜ್ಯ ಭಕ್ಷಂ ಪೇಯ ಲಲಿತ ಲೈಹ್ಮಂ ಚೋಷ್ಯ ಪಿಚ್ಛಿಲ 
ಷಡ್ರಸಗಳಂ ವಿಳಸವನುಗುಣದ ರುಚಿಯಂ ಮೇಲೆಯಜ್‌ವವರ ಚರಣಂಬುಜಕೆ 
ಶರಣು (083. ೩೯-೨೮) ; ಲೇಹ್ಯವೆಂದರೆ ನಾಲಿಗೆಯಿಂದ ಚಪ್ಪದಿಸಿ ನುಂಗು 
ವುದು (೫ರ. ೪-೨ ಶರ್ಮಾರ). ೩. ಎ ಲೇಹ ೨: ಬಿಲ್ವಾದಿಲೇಹ್ಮ . , . 
ತೆಗೆದುಕೊಳ್ಳಲು ಸಮಸ್ತ ಪೈತ್ಯವ್ಯಾಧಿ: ಅಂತರ್ಗತ ಜ್ವರ: ಕ್ಷಯರೋಗ, 
ಪಾಂಡುಕಾಮಾಲೆ ಮುಂತಾದುವೆಲ್ಲವು ಪರಿಹರಮಕ್ಕುಂ (44: 043), 
[ಸಂ.] 
ಲೇಹೃದ್ರವ್ಯ (ನಾ). ಲೇಹ್ಯ ಮಾಡಲು ಬಳಸುವ ಸಾಮಗ್ರಿ : ಲೇಹ್ಯ 
ದ್ರವ್ಯಪ್ರಮಾಣವನ್ನು ಹೇಳಿರದಿದ್ದರೆ ಚೂರ್ಣಕ್ಕೆ ನಾಲ್ಕರಷ್ಟು ತೂಕ ಸಕ್ಕರೆ 
ಯನ್ನು . , - ಮಿಶ್ರ ಮಾಡಿ ಇಳಿಸಬೇಕು (ಸಳಕ್ಕೆ- ೩1. ಶ್ರತ್ತಾರನೆ). 
[ಇಂ.] 
ಲೇಹ್ಮಪಾಕ (ನಾ). 'ಲೇಹ್ಮದ ಹದ ,- ಪಕ್ವತೆ: ಲಾಮಂಚ . .. 


ಕರಿಜೀರಿಗೆ - ಇವು ಪ್ರತ್ಯೇಕ ಗದ್ಮಾಣ ೪ ತೂಕವಂ ಚೂರ್ಣವ ಮಾಡಿ 


ಪಾಕದಲ್ಲಿ ಹಾಕಿ ಲೇಹ್ಮಪಾಕವಾಗಿ ಅಟ್ಟು ಭಕ್ಷಿಸಿದರೆ 

ಪೈತ್ಯರೋಗ ಸಹ ಗುಣಮಕ್ಕುಂ (44ನ್ನಿ. 0೬). [ಸಂ.] 
ಲೈಂಗ (ಗು). ಲಿಂಗಕ್ಕೆ ಸೇರಿದ, _ ಸಂಬಂಧಿಸಿದ : `ಲೈಂಗಪುರಾಣ` 

ಪರಾ. [ಸಂ.] 


ಲೈಂಗಪುರಾಣ (ನಾ). ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು : 
ಬ್ರಹ್ಮಪುರಾಣ . . . ಲೈಂಗ(೫೫. ಗ್ಯ]ಪುರಾಣ - , . ಬ್ರಹ್ಮಾಂಡ 
ಪುರಾಣವೆಂಬವೇ , - . ಹದಿಸೆಂಟು ಮೂಲಪುರಾಣಂ ಗಳ" (ಏಿವೇಕ. ೪). 


[ಸಂ.] 

ಲೈಂಗಿ (ನಾ). ಲಿಂಗದ ಸಂಬಂಧವುಳ್ಳವನು ; ಲಿಂಗವಂತ : ಲಿಂಗ 
ವೆಂದು ಅರ್ಚಿಸಿ ಸಂಗವನಜ್‌ಯದ ಲೈಂಗಿಗಳಿಗೆಲ್ಲಿಯದೋ ಶಿವಲಿಂಗಪೂಜೆ 
(ತೊೋಳಿರೂ, ೩೨-90೬) ; ಈತನುಚಿ ಕೈಷ್ಟವನೆ ಕೊಂಡೀ ಭೂತನಾಥಂ ವಿಧಿ 
ನಿಷೇಧಾತೀತನಾದಂ ಲಿಂಗವೀತನ ಲೈಂಗಿ[ಕಾಳಾಂ- ಲೆಂಗಿ] ತಾನಾಗಿ(ಊ್ಯ. 
09-9). [ಲೈಂಗ 4+ - ಇ) 

ಲೈಂಗಿಕ (ನಾ)- ಸ್ತ್ರೀ, ಪುರುಷ ಲಿಂಗಕ್ಕೆ ಸಂಬಂಧಿಸಿದುದು : ಕೀಟ 
ಗಳಲ್ಲಿ ಸಂತಾನೋತ್ಪತ್ತಿ ಲೈಂಗಿಕ (86. 9). [ಸಂ.] 

ಲೈಸನ್ಸು (ನಂ). ಅನುಮತಿ ; ರಹದಾರಿ: ಮೂರು ತಿಂಗಳ ಲೈಸನ್ಸು 
ಪಡೆದುಕೊಂಡು (ಉಬಳಗಾ. €)- [.ಇಂ. Licence] 

ಲೊಂಚು (ನಾ). ಕೀಳುವಿಕೆ (?) : ಮುಳ್ಳಿಡು ಲೊಂಚುಗೊಳಲೈೆ ಚುಂಚು 
ತಾವರಿಸಿದ ಶಂಕೆ ಭೋಂಕೆನೆ ನೆಳಲ್ಫಗಿಧುಟ್ಟುದನಿಕ್ಕೆ (a3: Xvi; ೩೫%-೫0 ; 
207ಲ)- [ಆ ಲೋಚು ?] 

ಲೊಕಶಿದಿ, ಲೊಕಶಿರಿ (ನಾ). ಆನೆಗೆ ತೊಡಿಸುವ ಅಲಂಕಾರಗಳಲ್ಲಿ 
ಒಂದು (?) :ಅನೆಗೆ ಹಳದೀಬನಾತಿನ ಬಬ್ರೀ ಜೂಲು ರೇಶ್ಮಜಾಲರು 
ಸಹ ೧ ಬದಸ್ತೂರು ಲೊಶಶಿದಿ ೧ ಕತ್ತಿಗೆ ಕಟ್ಟುವ ಪಟ್ಟಿಬದಸ್ತೂರು ೧ 


ಸಹಾ (೧೪: ೫1೪, 5086. ೨೮೨-ತರಿ: ೦೪; 1647). ಲೊಕಔಿ; 


೭೭೩೦ 


6 


ಲೊಳ್ಸಿ 


ಆನೆಗೆ ಸಾದೌಬನಾಶಿನ ಜೂಲು ೧ ಲೊಕಶಿರಿ ೧ (ಎಕ.೫1ಳ,ನಂಂನ: ೨೨- 
ಚೆರಿ 0೪); 1847) (2) 
ಲೊಳಶಿರಿ “ಲೊಕಶಿದಿ” ನೋ. 
ಲೊಕ್ಕಿ,, ನೆಕ್ಕಿ, ಲಕಲಿ, ಲಕ್ಕಲಿ, ಲಕ್ಕಿ, ಲಕ್ಕಿಲಿ, ಲಕ್ಕ (ನಾ): (ಕಟು 
ವಾದ ವಾಸನೆಯುಳ್ಳ, ಪೊದೆಯಾಗಿ. ಬೆಳೆಯುವ) ಒಂದು ಬಗೆಯ 
ಔಷಧೀಸಸ್ಯ ; ಸಿಂಧುವಾರ:“ನಿರ್ಗುಂಡೀ, ಸಿಂಧುವಾರ...ಈ ೨ ಲೊಕ್ಕಿ” 
(ಕರಾಯು- ೩೩-೪೭) ; ಉರಗನಿವಾಸಂ ಲೊಕ್ಕಿಯ ಪೊರೆಯೊಳ್‌ ಸಮನಿಸಿ 
ದೊಡದಣ ತೆಂಕಣ ದೆಸೆಯೊಳ್‌ ಪುರುಷದ್ಧಿ ತಯದೊಳಕ್ಕುಂ ಕರತ್ರಯಾಂ 
ತರೆದಿನುಗುಲ ಸಾಸ್ವಾದುಜಳೆಂ (6ಲೋಕೋನ. ೩-0೬); ಪ್ರೇ ಂಬುರ್ಚ್ಛೈದ 
ಲೊಕ್ಕಿಯ ಮರದಲ್ಲಿಲಸಿ ಲೊಕ್ಕಿಯಚ್ಛೆಯೆಂಬೆರಡನೆಯ ಪೆಸರು ತಾಳಿ 
(ಎಕ. 1111, ನಗರ, ೩5-03; 1072); ಮಿಗೆ ಸೊಕ್ಕುಗಂಪನೇಳಿಪ ಉಸುರನು 
ನಗೆಮೊಗದೊಳು ತೀವಿ ಸೊಗಸಲೂಡಿ ಮಗುಳೇಲ್‌ಸಿದರು ಲೊಕ್ಕಿಯ ನಿಮ್ಮ 
ಜಾತಿಯ ಬಗೆಗೆ ತಹುದು ಪ್ರಿಯೆ ಕೂರ್ತರ (ಸೂಂಸೋ. ೩-೩೦). 
“ಕರಿಲೊಕ್ಕಿ' ಪರಾ, ನೆಕ್ಕಿ: “ಲಕ್ಶಿಲಿಗಿಡ, ನೆಕ್ಕಿ , . . ವಾಮಿ, 
ಭೂತವೇಷಿ” (444. ೦0೫), ಮರ ನೆಕ್ಕಿ ನಿಡಿಲು ಹಾಡಿ ಹಕ್ಕಲು 
(89೩0. ೦೩೨, ೩೦೯-6; 3230); ತಾ ಕೊಂಡು ಬಾಳು ನೀರು ತೋಟ 
ಮನೆ ಮಕ್ಕಿ ಮ[ರ] ನೆಕ್ಕಿ ನಿಡಿಲು ನೀರನೆಅದು. ಬಿಟ್ಟನು 
(೩323. 0೩-೩೦ ನ 164), ಲಕಲಿ ; ಕಾಶಿತುಂಬಿ 
ಕಲಿ ಸೊರ್ಯಕಾಂತಿಪುಷ್ಟಗಳು (ರತ 06-0). 
ಲಕ್ಕಲಿ: (ಬನ್ನು: ೫, ೪). ಲಕ್ಕಿ: “ನಿರ್ಗಂಡಿಯೆನೆ ಸಿಂಧುವಾರ 
ಮೆನಲಿಂದ್ರಾಣಿಯೆನೆ ಲಕ್ಕಿ [೫೫ಂ. ಲೊಕ್ಕಿ]ಯಕ್ಕು” (ಮುಂಗಡಾ- 
೩೪-03) ; ಹುಲಿಗಿಲ ಬೇರ್ತವಸದ ತಿಗುಡು ಲಕ್ಕಿ ಕಡಸಿಗೆಯ ಬೇರ್‌ 
ಮರುಂಗುಳಿಯೊಳಗ್ಗೆ ಸರೆ (1m: ೪-೨3) ; ಲಕ್ಕಿ: ಈ ಸೊಪ್ಪಿನ 
ರಸ ಹರಳ ಎಣ್ಣೆಯಲ್ಲಿ ತೆಗೆದುಕೊಳ್ಳೆ A ಮಹೋದರ ಮಾಣ್ಗುಂ (6ನ ರ: ಟಃ 
ಅಲ್ಲಲ್ಲಿ ಸೀಗೆ ಲಕ್ಕಿ, ಕೆಂಜಿಗೆ... ಕರ್ಜಿ ಇತ್ಯುದಿ ಪೊದೆಗಳು 
ಬೆಳೆದುಕೊಂಡಿದ್ದುವು (ಮರತು. ೩೩೨). " ಕರ್ಲಕ್ಕಿ' ಪರಾ. ಲಕ್ಕಿಲಿ : 
“ಶೇಫಾಲಿಕಾ ಕರೀಹಂವ್ವೈಗಳುಳ್ಳ ಲಕ್ಕಿಲಿ, ಕಂಲಕ್ಕಿಲಿ” 
(ಒದ್ಯಾಂಕಿ- 036). ಲಕ್ಕೈೆ : (ಕಂಡಿತ: ೦೪೬). 
[ದೇ.8 ತಮಿ. ಮಲ-ಫೊಚ್ಚೆ ; ತುಳು, ನೆಕ್ಕಿ, ಲಕ್ಕಿ ; ತೆಲು, ಲೊಕ್ಕಿ, 
ನೊಚ್ಚಿಲಿ] 
ಲೊಕ್ಕಿ, (ನಾ). ಒಂದು ಊರಿನ ಹೆಸರು; p ಈಗಿನ ಧಾರವಾಡ 
ಜಿಲ್ಲೆಯ ಲಕ್ಕುಂಡಿ ; ಲೊಕ್ಕಿ ಪೊಗದ್ಯಾಣವೆರ್ಪೃತ್ತು ಅಂಕದೊಳು 
(3323. ೫%, 0-೨೦ ; 209): "ಲೊಕ್ಕಿಗುಂಡಿ' ಪರಾ. 
ಲೊಕ್ಕಿಯ ಗದ್ಮಾಣ - ಲೊಕ್ಕಿಗುಂಡಿಯಲ್ಲಿ ಟಂಕಿಸಿದ ಗದ್ಯಾಣ: 
ಬಡ್ಡಿಯಿಂದಕ್ಷಯಮಾಗಿ ಕೊಟ್ಟ ಲೊಕ್ಕಿಯ ಗದ್ಮಾಣಂ (ಎಳ. ೪11, 8ನಮೊ. 
೫೨.36 ; 2119)- ಲೊಕ್ಕಿಯಚ್ಚು - ಲೊಕ್ಕಿಗುಂಡಿಯ ಗದ್ಮಾಣವನ್ನು 
ತಯಾರಿಸುತ್ತಿದ್ದ ಅಚ್ಚು : ದೇವರ್ಗ್ಗೆ ಬಿಟ್ಟಿ ಹೊಸ ಲೊಕ್ಕಿಯಚ್ಚಿನ 
ಗದ್ಮಾಣ ಹತ್ತು (ಇಇ. ೩೪, 33-೭೪ ; 2142). ಲೊಕ್ಕಿಯ ಪೊನ್‌, 
ಲೊಕ್ಕಿಯ ಹೊನ್‌ - ಲೊಕ್ಕಿಯ ಗದ್ಯಾಣ : ಶ್ರೀಸ್ವಾಮಿದೇವರೆ ನವಿ 
ಅಚ್ಚಿನ ಪೊನ್ನಂ ಲೊಕ್ಕಿಯ ಪೊನ್ನಾಣಿಯು(0)ಮಾ ಪೊನ್ನ ತೂಕಮುಮಾಗಿ 
ಪೊಯ್ದು ಸಲಿಸುವರು (3398. 1-1, 0೬೪-೨೫; 1098) ; ಸೋಮೇಸ್ವರ 


1x-ii, 


ಭಟ್ಟರ್ಗೆ ಪಾದಪೂಜೆಯಯ್ವತ್ತುಗದ್ಮಾಣ ಲೊಕ್ಕಿಯ ಪೊನ್ನ ಕೊಟ್ಟು 
ಸರ್ಬ್ವಬಾಧಾಪರಿಹಾರವಾಗಿ ಬಿಟ್ಟ ಗಟಿ್ಸಿ (33: 1x, 
9೦೦-೪೩ ; 1129) ; ಲಕ್ಕಕ್ಕಿಪ್ಪತ್ತೆರತುಂ  ಲೊಕ್ಕಿಯ ಹೊನ್ನಿಂಗೆ 


ಸಾವಿರಕ್ಕಂ ಬೆಲೆ (ಕೃಠಕಾ. ಉತರೂರ)- 
[p ಇದು 'ಲೊಕ್ಕಿಗುಂಡಿ' ಎನ್ನುವುದರೆ ಸಂಕ್ಷಿಪ್ತರೂಪ] 


ಲೊಕ್ಕಿಗ (ನಾ). ಒಂದು ಬಗೆಯ ಹಕ್ಕಿ: ಲೊ[ಣಾಸೊಗಕ್ಕಿಗನು 


ಹುಡಿಕೀಲು ಹಾಲ್ವಕ್ಕಿ ಕೊಗಿಲೆ ಕೊ:ಟಿದೇವನೆ ಕುಕ್ಕುಮಾಯಿಯ 
ಕೆಂಡವಕ್ಕಿಗಳವಆಕೊಳೊಪ್ಪದುದು (1೫. ೩.೨)... 1?) 


ಲೊಕ್ಕಿಗದ್ಯಾಣ (ನಾ). ಲೊಕ್ಕಿಗುಂಡಿಯಲ್ಲಿ ಟಂಕಿಸಿದ ಗದ್ಯಾಣ : 
ವರ್ಷಕ್ಕೆ ಪಣನೃದ್ಧಿಯ ಲೆಕ್ಕದೆ ಕೊಟ್ಟ ಲೊಕ್ಕಿಗದ್ಕಾಣಂ ನೂಜಾರ್ಪ್ಪತ್ತು 
(a3 x 9-04; 112): [ಲೊಕ್ಕ್ಯಿ ಗದ್ಯಾಣ] 
ಲೊಕ್ಕಿಗುಂಡಿ (ನಾ). ಎ ಲೊಕ್ಕಿ : ಎಸೆಡುವಸದಳೆು ಲೊಕ್ಕಿಗುಣ್ಣೀ 
ಪುರೋರ್ಬೀಪತಿ ಚಂಚದ್ರ ತಕೋಟಿಸ್ಟುರಿತಮಂಕಂಟಸಂಭಾಸೆಚೈನಾಧಿವಾಸಂ 
(3333, ಸ1-1: 13-9 ; 3008). [ಲೊಕ್ಕಿ- ಗುಂಡ್ಮಿ] 
ಲೊಕ್ಕಿಯಬೆ ' ಲೊಕ್ಕಿಯಬ್ಬೆ ' ನೋ: 
ಲೊಕ್ಕಿಯಬ್ಬೆ, ಲೊಕ್ಕಿಯಬೆ (ನಾ). [ಜೈನ] ಪದ್ಮಾವತಿ ಎಂಬ 
ಯಕ್ಷಿಯ ಹೆಸರು ; ಪದ್ಮಾವತೀಡೇವಿ . . . ಲೊತ್ಕಿಯ ಮರದಲ್ಲೆಲಸಿ 
ಲೊಕ್ಕಿಯಚ್ಛೆಯಂಬೆರಡನೆಯ ಪೆಸರಂ ತಾಳ್ಗಿ (ಎಕ: 1117, ನಗರ: ೩5-03) 
1007) ; ಪದ್ಮಾವತಿಯು ಲೊಕ್ಕಿ ಎಂಬ ಮರದಲ್ಲಿದ್ದುವಂಂದ ಅವಳಿಗೆ 
ಲೊಕ್ಕಿಯಬ್ಬೆ ಎಂಬ ಪರ್ಯಾಯನಾಮವೂ ಇತ್ತು (೪249. 000). 
ಲೊಕ್ಕಿಯಬೆ ; ಲೊಕ್ಕಿಯಬೆಯಂ ಜಿನಗೇಪಮಂ ಮಾಡಿ 
ಪೊಗಳ್ವನ್ನೆಗಂ, ೬.೬ ಅವನಿಪಾಳಕಂ (ಎಳ. ೪17,8ನನೊ. 001 
[ಲೊಕ್ಕಿ, -.- ಆಬ್ಬೈ] 
ಲೊಚ (ನಾ). ಒಂದು ಅನುಕರಣ ಶಬ್ದ: 'ಲೊಚಗರೆ', 'ಲೊಚಗುಟ್ಟು' 
ಪರಾ. 
ಲೊಚಲೊಚ. (ದ್ವಿರುಕ್ತಿ) : ಕಾಮಿಗಳು" ಬೆಕ್ಕುಗಳ ಹಾಗೆ 
ತುದಿನಾಲಗೆಯಿಂದ ಲೊಚಲೊಚ ನೀರು ಕುಡಿಯುತ್ತವೆ. (ಮಂದಿಯು. &-90)- 
ಲೊಚಕ್‌ (ನಂ). ಒಂದು ಅನುಕರಣ ಶಬ್ದ. 'ಲೊಚಕು' ಪರಾ. 
ಲೊಚಕು (ಕ್ರಿ). ಇ ಲೊಡಗುಟ್ಟು; ಗಡರುತಿದೆ. ಹುಲಿಯಂತೆ. 
ಲೊಚಕುತಿದೆ ಹಲ್ಲಿ (೧೪೨೦. 006-03)-[ < ಲೊಚಕ್‌] 
ಲೊಚಗರೆ (ಕ್ರಿ) "ಲೊಚ್‌' ಎಂದು ಶಬ್ದಮಾಡು : ನಮ್ಮ ವೃತ್ತಾಂತ 
ವನ್ನೆಲ್ಲಾ ಹೇಳಿದೆ. ಅವರೆಲ್ಲರೂ ಲೊಚಗರೆದರು (ತೆಗಾಳ್ಕ. 9೦೩): 
[ಲೊಚ - ಕರೈ) 
ಲೊಚಗುಟ್ಟು (ಕ್ರಿ). ಬಾಯಿಂದ "ಲೊಚ' ಎಂದು ಶಬ್ದಮಾಡು: 
ಕೊಕ್ಕರೆಯಂತೆ ತಲೆಯ. ಅವಳದೇ ಆದ ವಿರೆ:ಶರೀತಿಯಲ್ಲಿ 
ಗುಟ್ಟಿದಳು (ಕೊಸ. ೭) ; ಹಲ್ಲಿ ಲೊಚಗುಟ್ಟಿತು (800: 9೦೦-೦೮). 
[ಲೊ ೬ ಕುಟ್ಟ) 
ಲೊಚ್ಚು (ನಾ): ಒಂದು ಅನುಕರಣ ಶಬ್ದ : "ಲೊಚ್ಚುಗೆರೆ' ಪರಾ. 
ಲೊಚ್ಚುಗರೆ (ಕ್ರಿ). ಎ ಲೊಚಗುಟ್ಟು : ಬಾಯಿಂದ ಲೊಚ್ಚುಗರೆಯುತ 
(33ಗಾದಿ- 36%-0)- [ಲೊಚ್ಚು 4 ಕರೈ] 
ಲೊಟ (ನಾ). ಒಂದು ಅನುಕರಣ ಶಬ್ದ : *ಲೊಟಗುಟ್ಟು' ಪರಾ. 
ಲೊಟಲೊಟ (ದ್ವಿರುಕ್ತಿ) : ಲೊಟಲೊಟ ಶಬ್ದ ಮಾಡಬೇಡ (6). 
ಲೊಟಕ್‌ (ನಾ). ಒಂದು ಅನುಕರಣ ಶಬ್ದ : ಲೊಟಿಕ್‌ ಎಂದು ಆ 
ಮರವ ಕೊಂಬೆ ಮುರಿ: (69): 
ಲೊಟಕಲು (ನಾ). "ಲೊಟಲೊಟ' ಎಂದು ಮಾತನಾಡುವಿಕೆ ; 
ವಟಗುಟ್ಟುವಿಕೆ : ಆ ಮುದುಕಿಯ ಲೊಟಕಲು ಕೇಳೆಲಾಗುವುದಿಲ್ಲ (649). 
[ಲೊಟಕು 4 -- ಅಲು (ಎ. - ಅಲ್‌) 
ಲೊಟಕು. ಲೊಟಗು (ಕ್ರಿ). ವಟಗುಟ್ಟು ; ಗೊಣಗು : ಸೋರುವ 


೭೭೩೧ 


10 


ಮನೆಯೂ ಲೊಟಕುವ ಗಂಡನೂ ಸರಿ (ಗಾರ). ಲೊಟಗು ; ನಮ್ಮ 
ತಂದೆಯ ಮೇಲೆ ನಮ್ಮಮ್ಮ ಲೊಟಗುತ್ತಿದ್ದರು (ರೂರಸ. ೨೬೪)- 
[ ಆ ಲೊಟ 


[TS 


ಲೊಟ್ಟಿಮೂಳೆ 


ಲೊಟಕೆ (ನಾ). ನಾಲಗೆಯಿಂದ ಮಾಡುವ ಒಂದು ಬಗೆಯ ಶಬ್ದ : 
ಉಪ್ಪಿನಕಾಯನ್ನು ಲೊಟಕೆ ಹಾಕುತ್ತ ತಿಂದಳು (ಕೂ) 


ಲೊಟಗು 'ಲೊಟಕು' ನೋ. 
ಲೊಟಗುಟ್ಟು (ಕ್ರಿ): ಎ ಲೊಟಕು : ಹಳಬರೇ ಹೀಗೆ ಏನಾದರೂ ಲೊಟ 


ಗುಟುತ್ತಲೇ ಇರೋದು (ಶುಶೈಹ- ೦೬೮). [ಲೊಟ 4 ಕುಟ್ಟು] 

ಲೊಟಗೆ (ನಾ). ನಾಲಗೆಯಿಂದ ಮಾಡುವ ಒಂದು ಬಗೆಯ ಶಬ್ದ: 
“ಸವಿದರೆ ಈ ಮಾಾವಡುವನ್ನು ಸವಿಯಬೇಕು” ಎಂದು ದೊಡ್ಡದಾಗಿ 
ಲೊಟಗೆ ಹಾಕಿದ (ಜತುಕೊ: ೧೪). ತೆ 

ಲೊಟನ್ಪಾರಿವಾಳೆ » ನೊಟನಪಾರಿವಾಳ (ನಾ). (ನೆಲದ ಮೇಲೆ 
ಹೊರಳಾಡುವ) ಒಂದು ಬಗೆಯ ಪಾರಿವಾಳ : ""ಪಾರಾವತೇಷು 
ವಿಲುಠನ್‌ ಎ ಲೊಟನ್ಸಾರಿವಾಳೆ” (೫ರ: ೩೬ 06)... ನೊಟನ 
ಪಾರಿವಾಳ : ನೊಟನ ನೊಟನಪಾರಿವಾಳ, ಜುಟ್ಟನು ಧೆರಿಸಿಹವು 
(200g: 31, ೩೭. 'ಲೋಟ್ಕಾ' ಪರಾ, 

[ಲೊಟನ್‌್‌ (p ಸಂ, ಲುಠನ) + ಪಾರಿವಾಳ] 

ಲೊಟಪಟ (ನಾ). ಖಾಲಿಯಾದುದಂ, ನಿರರ್ಥಕವಾದುದು ಎಂಬರ್ಥ 
ವನ್ನು ಸೂಚಿಸುವ ಒಂದು ಅನುಕರಣ ಶಬ್ದ : (೪. 

ಲೊಟಪಾಟ (ನು). ಎ ಲೊಟಪಟ : ಲೊಟಪಾಟ ಸಂಸಾರದೊಳೆಗೆ ಸಿಲುಕಿ 
ನಾ ವಿಠಲ ನಿನ್ನ ಧ್ಯಾನವ ಮಚಕಿತೆನಯ್ಯ (ಕೃರಂತ. ೨-೦3 ಶಲ್ಲರಿ)- 

ಲೊಟಲೊಟನೆ (ಅ). 'ಲೊಟಿಲೊಟ' ಎಂಬ ಶಬ್ದವನ್ನು 
ಸೂಚಿಸುವ ಒಂದು ಆನುಕರಣಾವ್ಯಯ : ಆ ಮರದ ಕೊಂಬೆ ಲೊಟ್ಲ 
ಲೊಟನೆ ಮುರಿದು ಬಿತ್ತು (640): [ ಎ ಲೊಟ _. - ಅನೈ ) 

ಲೊಟಿವಿಟಿ (ನಾ). ಎ ಲೊಟಿಪಟಿ ; ಲೊಟಿವಿಟಿ ಸಂಸಾರ ಹೇಯನ್ನ್ನೊ 
(Sago. ೫೯-೬), 

ಲೊಟ್ಟಾಲೊಟ್ಟಿ (ನಾ). ಒಂದು ಅನುಕರಣ ಶಬ್ದ : ಬಿಟ್ಟಿ ಸೂಟಿಯಲರಿ 
ನೃಪಃಲರ ಮುಟ್ಟಿ ಮೂದಲಿಸುತ್ತ ಮೋಹಿದ ಥಟ್ಟಿನೊಡೆಹಾಯ್ದಹಿತ 
ಬಲದೊಳೆಗುನೆವರಿವರಿದು ಓಟ್ಟುಗಂಟ್ಟುತ ಹೆಣನ ಲೊಟ್ಟಾಲೊಟ್ಟೆ [ಕಾಕಾ 
ನೊಟ್ಟಿಲೊಳೊಟ್ಟಿ, ವಟ್ಟುವಟ್ಟಿ ಸ್ಟ] ಮಸಗಲು ಕಳನ ಚೌಕದಲಟ್ಟಯಾಡಿಸ 
ಬಲ್ಲಡವ ರಾವುತನು (ಕಣಣ: ೩-೨೦೪) ; ಮೆಟ್ಟಿ ಸೀಳಿದು ಹಾಯ್ಕಿ 
ದಾಡೆಯ 'ಕೊಟ್ಟು ಮೋಲ್‌ಯನೊಲೆದು ಹರಿದರೆಯಟ್ಟಿ ಹಿಡಿದಪ್ಪಳಿಸಿ 
ಜೋದರನಂಘ್ರಿಯಿಂದರೆದು ಇಟ್ಟು ಕೆಡಹಖು ಹೆಣನ ಲೊಟ್ಟುಲೊಟ್ಟಿ 
[ಣ೫. ಆಟ್ಟೆಗಳೊಟ್ಟಿ, ಮೊಟ್ಟಿಲೊಳೊಟ್ಟೆ] ಮಸಗಿತು ತುರಗನರರೆಥ 
ವಿಟ್ಟಣಿಸಿ ಸವಲುದವು ದಂಿವ್ರಾತವುಭೆಯದೊಳು 

[?] 

ಲೊಟ್ಟಿ (ನಾ). ೧. ಹೆಂಡ ; ಮದ್ಯ: " ಲೊಟ್ಟಿಗ ', ` ಲೊಟ್ಟಿಗುಡಿಹಿ' 
ಪರಾ. ೨. ಮರದಿಂದ ಹೆಂಡವನ್ನು ಇಳಿಸಲು ಬಳಸುವ ಮಣ್ಣಿನ 
ಸಣ್ಣ ಮಡಕೆ. [ದೇ.8 ತಮಿ, ಕೆಲು. ಲೊಟ್ಟಿ] 

ಲೊಟ್ಟಿಗ (ನಾ). ಮಣ್ಣಿನ ಮಡಕೆಯಲ್ಲಿ ಮದ್ಯಪಾನಮಾಡುವವನು ; 
(ಎಸಮ್ಮ- xvi ೪). [ಲೊಟ್ಟಿ 4 _ ಗೃ] 

ಲೊಟ್ಟಿಗುಡಿಹಿ (ನಾ). ಎ ಲೊಟ್ಟಿಗ (?) :" ಒಟ್ಟಿದ್ದ ಮಣ್ಣಿಗೂ 
ನೆಟ್ಟಿದ್ದೆ ಕಲ್ಲಿಗೂ ಕಟ್ಟಿದ್ದ ಲಿಂಗವಡಿಯಾಗಿ ಬೀಳುವ ಲೊಟ್ಟಿಗುಡಿಹಿ 
ಗಳನೇನೆಂಬೆನಯ್ಯಾ ಕಲಿದೇವರ ದೇವಾ (ಕುಡಾ: ೨೨-೨೪). 

[ಲೊಟ್ಟಿ ೬ ಕುಡಿಹಿ] 

ಲೊಟ್ಟಿಮೂಳೆ (ನಾ). ಇ ಲೊಟ್ಟಿಗ (?) : ಕಟ್ಟಿದೆ ಲಿಂಗವ ಬಿಟ್ಟು ಬೆಟ್ಟದ 
ಲಿಂಗಕ್ಕೆ ಹೋಗಿ ಹೊಟ್ಟಿಡಿಯಾಗಿ ಬೀಳುವ ಲೊಟ್ಟಿ ಮೂಳನ ಕಂಡಡೆ 
ಮೆಟ್ಟಿದ್ದ ಎಡಪಾದರಕ್ಷೆಯ ತಗೊಂಡು ಲಟಲಟನೆ ಹೊಡಿ (648: 1, 

[ರೊಟ್ಟಿ 4 ಮೂಳ್ಕ (« ಮೂಟ)] 


(೪ರ ೪-೬೪). 


೩೨೪). 


ಲೊಟ್ಟೆ, ' 


ಲೊಟ್ಟೆ, (ನಾ): ನಾಲಗೆಯಿಂದ ಮಾಡುವ ಒಂದು ಬಗೆಯ ಶಬ್ದ :, 
ಲೊಟ್ಟೆಯಲ್ಲಿ ಗಟ್ಟಿಗನಾದರೂ ಕೊಟ್ಟ ಎನಹಾ ಬಿಡುವುದಿಲ್ಲ (ಗಾಂ) 
ಲೊಟ್ಟೆಹಾಕು ಇ ನಾಲಗೆಯಿಂಬೆ ಶಬ್ಧ ಮಾಡು : ಅವರು ಲೊಟ್ಟೆ | 
ಹಾಕಿಕೊಂಡು ಎತ್ತುಗಳನ್ನು ಓಡಿಸಿದರು (ಕೂ). ಲೊಟ್ಟೆಹೊಡೆ ಎ | 
ಲೊಟ್ಟೆ ಹಾಕು ಗಾಡಿ ಹೊಡೆಯುವವ.. ಲೊಟ್ಟೆ ಹೊಡೆಯುವಂತೆ 
ಆಯ್ತು (ಶುಕೋಶೂ- 60) ; ದುಬಾರಿ ಬಡ್ಡಿಗಾರನ ಕಡೆ ಕಣ್ಣುಮಿಟುಕಿಸಿ 
ಲೊಟ್ಟೆ ಹೊಡೆದನು (ತಗೆಕೂ- 033)- 
ಲೊಟ್ಟೆ (ನಾ). ೧. ಹುರುಳಿಲ್ಲದುದು; ವ್ಯರ್ಥವಾದುದು: ಹೀಗೆ 
ಹುಡುಗಿಯನ್ನು ಬಿಟ್ಟುಕೊಂಡಿರುವುದು ಅಶ್ರೇಯಸ್ಕರ, ಪೂರ್ವಾಟಾರಕ್ಕೆ | 
ವಿರುದ್ಧ, ಬ್ರಾಹ್ಮಣಮತಕ್ಕೆ ಸರಿಯಾದೃಲ್ಲ - ಹೀಗೆಯೆ ಏನೇನೋ ಲೊಟ್ಟೆ ತೆ 
ಲಸ್ಕು ಇದೆಯಲ್ಲ (ಇಂರು- 9೩). ೨. ಸುಳ್ಳು ; ಸಟೆ: ಹಾಗೆ ಹೀಗೆ 
ಎಂದು ಕಂಡಾಪಟ್ಟೆ ಲೊಟ್ಟಿ ಹೊಡೆದರು (ಗಂಗನ: 0೬೭)- 
ಕೊಟ್ಟೆಲೊಸೆಕು, ಲೊಟ್ಟುಲೊಸಕು ಎ ಕೆಲಸಕ್ಕೆ ಬಾರದುದು. 
ಎಂಬುದನ್ನು ಸೂಚಿಸಲಂ ಬಳಸುವ ಮಾತು : ಲೊಟ್ಟೆಲೊಸಕು ಅಂತ 
ನೂರೆಂಟು ಹೇಳಿದರು (4/19. 009); ಬಾಬು. ನಿಮ್ಮ ಚಿಕ್ಕಮ್ಮಣ್ಣಿ 
ಯವರಿಗೆ ಏನಾಗಬೇಕು ? ಲೊಟ್ಟುಲೊಸಕೂ (ಜಾಶೇಜ್‌. ೨೩೦)- 
[ದೇ.॥ ತಮಿ, ಲೊಟ್ಟೈ ; ಮಲ. ಲೊಟ್ಟ ; ತುಳು. ಲೊಚ್ಚಿ] 
ಲೊಟ್ಟೆ, (ನಾ)೨(?): ದೇಗುಲ ಲೊಟ್ಟೆ. ಕಟ್ಟೋಗರ (ಅತ್ರಳು- ೦೨೪): 
ಕಟ್ಟಿನ ಕೆಳಗೆ ಲೊಟ್ಟೆಯ ಶ್ರೀಧರಕ್ರವಿಸ್ತರು (ಇಂ. ೦೯೪೬, ಹಾತುಗೆ. 216- 
361). ₹1 
ಲೊಡಕ (ನಾ)- ೧. : ವ್ಯರ್ಥವುದುದು : ಲೊಡಕ ಲೊಡಕ ಜಿಹ್ಮರ 
ಕೆಟ್ಟಸಂಸಾರವು ನೋಡಮ್ಮಮ್ಮ (ಕರರ. ೩-000 ತಂ). (ಗು). 
ಶಿ ವ್ಯರ್ಥವಾದ : ಲೊಡಕಸಂಸಾರವು ನಮ್ಮೆಲ್ಲರ ಗತಿರಹಿತ ಮಾಡುವ! 
ಲೊಡಲೊಟ್ಟೆಮ್ಮ (ಕ್ಯರೂರ- 8-000 9ನುತಂ0). [? 
ಲೊಡಕಜಿಹ್ಮ (ನಾ). ಹರಟೆ ಹೊಡೆಯುವ ನಾಲಗೆಯವನು : 
ಲೊಡಕ ಲೊಡಕಜಹ್ಮರ ಕೆಟ್ಟಸಂಸಾರವು ನೋಡಮ್ಮಮ್ಮ (ಪ್ರಕುರ- 
೫-900 ಶಂ). [ಲೊಡಕ_. ಜಹ್ಮ) 
ಉಡಲೊಟ್ಟೆ 'ಲೊಳಲೊಟ್ಟೆ' ನೋ. 
ಲೊಡಲೊಡ (ನಾ). ಒಂದು ಅನುಕರಣ ಶಬ್ದ : ಲೊಡಲೊಡ 
ಎಂದು ಮಾತನಾಡಬೇಡ (ಕೂ). 


ಲೊಡ್ಡ 'ರೊಡ್ಡ'ನೋ. 
ಲೊಡ್ಡು. ಲಡ್ಡಿ, ಲಡ್ಡು, (ನಾ). ೧- ನಿಸ್ಸಾರವಾದುದು ; ಪೊಳ್ಳು ; 
ಜಳ್ಳು: 'ಲೊಡ್ಡುಮರ ' ಪರಾ. ಲಡ್ಡಿ : ೧. ಹಸಿಯ 


ಕಟ್ಟಿಗೆಗಳು ನೀರೊಳಗೆ ಇರುವುದರಿಂದ ಲಡ್ಮಿ ಹಾಯದೆ ಕಚ್ಚಿನಂತೆ ಆಗಿ 
ಇರುವುವು (ಕತಿಕ್ರ- ೧೨). ಲಡ್ಡು, ; ೨. ನಿಸ್ಸಾರವಾದ ಜೊಂಡು 
ಹುಲ್ಲು: ಗದ್ದೆಗಳಲ್ಲೆಲ್ಲಾ ಲಡ್ಡು ಮತ್ತು ವಡಕೆ ಬೆಳೆದುಕೊಂಡಿತ್ತು 
(ಕಕ್ಕೂಕು. ೨:೦). ೩. (ಆಲಂ) ಪೊಳ್ಳುತನ ದೌರ್ಬಲ್ಯ : ಈ 
ದುಡ್ಡಿದ್ದವರ ಲಡ್ಡು ಹಿರಿಯೋ ದಿನಾ ಇನ್ನೇನೂ ದೂರಿಲ್ಲಾ (ಬಂತಶು, 
oa). (ಗಂ). ೪. ಪೊಳ್ಳಾದ; ಜಳ್ಳಾದ : ಅದೊಂದು ಹಳೆಯ 
ಲಡ್ಡುವೆಟ್ಟಿಗೆ (ಮೂಳ. 93) : ಹೀಗೆ ನಡೆಯುವ ಲಡ್ಮು ಯಂತ್ರ 
ಯಾವಾಗ ಮುರಿದು ಬಿದ್ದರೂ ಆಶ್ಚರ್ಯವಿಲ್ಲ (ಮುರಾರೆ- 36). 
೫. ನಿಸ್ಸತ್ತ್ವನಾದ ; ದುರ್ಬಲನಾದ : ನಿಮ್ಮ ತಂದೀನೂ ಲಡ್ಡ 
ಮನುಷ್ಯ ಅಲ್ಲ (ಗಂಶಾಯಿ- ೨೬೦) - 

ಲೊಡ್ಡಾಗು, ಲಡ್ಮಾಗು ಪೊಳ್ಳಾಗು ; ನಿಸ್ಸಾರವಾಗು : 
ಮರದಲ್ಲಿರುವ ನೀರು ವನಾಶಕರವಾದ ಏಕಾಣುಜೀವಿಗಳಿಗೂ 
ಅಣಬೆಗಳಿಗೂ ಆಹಾರವಾಗಿ ಮರವು ಲೊಡ್ಡಾಗುತ್ತದೆ. (ಐ: 260) ; 


೭೭೩೨ 


19 


೩0. 


೩8 


೬ 


ಲೋಕ 


ತೋಟದ ಸಾರ ದಾಟುವಾಗ ಆಡಿಕೆಮೆರಗಳು ತುಂಬ ಲಡ್ಡಾಗಿದ್ದುದರಿಂದ 
ಬಳುಕಿದವು. (ಜಕ್ಕ. ೧8). ಲೊಡ್ಡು ಮಾಡು ಎ ಪೊಳ್ಳುಮಾಡು ಸ 
ಟೊಳ್ಳುಮಾಡು : ಅಂಥ ಪದಾರ್ಥವನ್ನು . . . ಒಳಗಿನಿಂದ ಕುಟ್ಟೆ 
ತಿಂದು ಲೊಡ್ಡು ಮಾಡುತ್ತಲೇ ಇರುತ್ತದೆ (೧8. ೩೨೩). ಲೊಡ್ಡು ಹಿಡಿ 
ಇಪೊಳ್ಳಾಗು ; ಟೊಳ್ಳಾಗು ; ಸಾಮಾನುಗಳು ಮೂಲೆ ಮೂಲೆ 
ಯಲ್ಲಿಯೂ ಧೂಳು ತುಂಬಿ ಲೊಡ್ಡುಹಿಂದು. ಬಿದ್ದಿದ್ದ! ರೆ ಅದಕ್ಕೆ ಏನೂ 
ಅರ್ಥವಿರೆಲಿಲ್ಲ (90೭ರ. 11. 0)- 

ಲೊಡ್ಡುಗಿನಮರ (ನಾ).ಒಂದು ಬಗೆಯ ಮರ : ಬಲಲೊಡ್ಡಿ: ಬುಡಿಗಾನೆ, 
ಲೊಡ್ಡುಗಿನಮರ (ಮೈಕಿಗಿ- ೮೩-0೫೯೦)- [? 4 ಮರ್ಕ] 

ಲೊಡ್ಗುಮರ, ಲಡ್ಡ್ಮುಮರ (ನಾ). ಪೊಳ್ಳಾದ ಮರ; ಜಳ್ಳು ಮರ; 
ಹಳೇಕಾಲದ ಲೊಡ್ಡುಮರ ಅದು (ಕುರು. ೦೩೩)- ಲಡ್ಡುಮರ : ಈ 
ಸಲ ಬಂದ ಬರುಗಾಳಿಗೆ ಲಡ್ಡುಮರಗಳೆಲ್ಲ ಮುರಿದು. ಬಿದ್ದವು (6ೂ9)- 

[ಲೊಡ್ಡು -- ಮರ] 

1ಲೊದಡಿ 'ಲೊದಳೆ' ನೋ: 

ಲೊದಳೆ. ಲೊದಡಿ (ನಾ) ೧. ಜೊಲ್ಲು ; ಲಾಲಾರಸ : ಸುರಿವ ಬೆಮರಿನ 
ಬಾಯಿಲೊದಳೆ[ಕಾಕಾ- ಬಾಯ ಲೋಳೆ]ಯ . , , ಕುದುರೆ ಬೀಅೌತು 
ಭಯವನಹಿತರಿಗೆ (ಕರಂ. ೩-೩೦-೩೬), ೨: ಜಿಗುಟಾದ ಮುದ್ದೆ : 
ತಲದೊಳ್‌  ತೆಕ್ಕೆಗೊಂಡ ನಮಣ್ಮಿದುಳೆ ಲೊದಳೆಯಂ ಮೆಟ್ಟಿ 
(ಉಟ. 6-000 5): ಲೊದಡಿ ; ೨. ರಾಯಗಾಹೇಬರು ವೇದನೆಯಿಂದ 
ನರಳಿದರು. ಕೆಮ್ಮಿ ಬಂತು. ಬಾಯಿಂದ ನೆತ್ತರ : ಲೊದಡಿ ಬಿದ್ದಿತು 
(ಕ್ರತಕ 300), ೩. ಕಫ ; ಶ್ಲೇಷ್ಮ; ಮುದುಕನು ಕೆಮ್ಮು ತಾಳಿ 
ಕೊಂಡು ಬಹು ಪ್ರಯಾಸದಿಂದ ಲೈದಡಿಯನ್ನುಗುಳಿ ಕುಳಿತುಕೊಂಡು 
ಕೇಳಿದನು (ಕು256- 00)- "ಲೋಳೆ" ಪರಾ. 

ಲೊಲ್ಲೊಟ್ಟೆ "ಲೊಳಲೊಚ್ಚೆ' ನೋ. 

ಲೊಳ್‌ (ನಾ): ಒಂದು ಅನುಕರಣ ಶಬ್ದ: ಲೊಳ್‌ ಎಂದು ನಾಯಿ 
ಬಗುಳಿತು (ಕರಿ). 

ಲೊಳೆ (ನಾ)- ಬರಿದಾಗಿರುವುದನ್ನ್ನು ಸೂಚಿಸುವ ಒಂದು ಅನುಕರಣ 
ಶಬ್ದ : 'ಲೊಳಲೊಚ್ಚೆ' ಪರಾ. 

ಲೊಳಲೊಟ್ಟೆ, ಲೊಡಲೊಟ್ಟಿ, ಲೊಲ್ಲೊಟ್ಟೆ (ನಾ). ಪ್ರಯೋಜನ 
ವಿಲ್ಲದುದು ; ನಿಪ್ಪ)ಯೋಜಕವಾದುದು ; ವ್ಯರ್ಥ: ಲೊಳಲೊಟ್ಟೆ 
ಎಲ್ಲಾ ಲೊಳಲೊಟ್ಟೆ (ಕೃರ: 0-000 ಕ್ಲಂ). ಲೊಡಲೊಟ್ಟೆ ; ಲೊಡಕ 
ಸಂಸಾರವು ನಮ್ಮೆಲ್ಲರೆ ಗತಿರಹಓತ ಮಾಡುವ ಲೊಡಲೊಟ್ಟಿಮ್ಮ (ಕರ. 
8-000 $ಕುತ್ನೃ). ಲೊಲ್ಲೊ.್ಟೆ : ಇವಳಿಗೆ ಸಹಾಯ ಲೊಲ್ಲೊಟ್ಟಿಯೆಂದು 
ಬೇರೆ ಕೆಲವರು (ಐಗ್ಗೇಂ. ೨೪) ; ಊರಿಗೆ ಹಬ್ಬವಾದರೆ ನಾಯಿಗೆ 
ಲೊಲ್ಲೊಟ್ಟೆ (ಉಲ). [ಲೊಳ--ಲೊಟ್ಟೈ./ತಮಿ. ಲೊಟಲೊಟ್ಟೈ] 

ಲೋಕ (ನಾ). ೧. ಸೃಷ್ಟಿಯಲ್ಲಿ ಕಾಣುವ ಭೂಮಿ, ಆಕಾಶ, ಸಮುದ್ರ 
ಗಳ ಎಲ್ಲ ಭಾಗಗಳು ಸೇರಿದ ಭಾಗ ; ವಿಶ್ವ; ಪ್ರಪಂಚ ; 
ಜಗತ್ತು : “ಭುವನಂ, ವಿಷ್ಟಪಂ, ಲೋಕಃ, ಜಗತ್‌ - ಈ ೪ ಜಗದ 
ಪೆರ್‌" (ತಡ: ೨೨-04) ; ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ 
ಬಿಪ್ಟೊಡೆ ನಿಮ್ಮ ನಗುವರಯನ್ಯಾ (61ನ- ೬೩) ; ಲೋಕವಿವನ ಮನೆ, 
ಲೋಕದುದ್ಧುರಣವೆ ಮನೆವಾರ್ತೆ (ಗೊರ್ಮೊಕಾ- 3-93). ೨. ಭೂಮಿ ; 
ಮರ್ತ್ಯಲೋಕ: ಲೋಕದೊಳಾಂ ಕಾಣದರಿಲ್ಲೀ ಕುತ್ತಂ ಪೊರ್ದಿ 
ನಮೆವ ಮಾನಿಸರಂ ಕೇಳಿ . . . ಕಂಡಲ್‌ಯೆಂ (ರರ್ಮಾಮ್ಮ- ೪-೯೦) ; 
ನಂಬಲಖ*ಯರೀ ಲೋಕದೆ ಮನುಜರು (045: 00೬) ; ಲೋಕದೊಳಗೆಲ್ಲ 
ಕಂಡುದೆನು ನುಡಿದು ತಾನೇಕವಮಗಿಹನು (ರೇಃ್ಯ. ೦೬). ೩. (ಸಾಮಾನ್ಯ) 
ಜನಃ ಪ್ರಜೆ; ಜನತೆ :“ ಜನ, ಲೋಕಃ, ಪ್ರಜಾ __ ಈ ೩ ಪ್ರಜೆ” 


| 
| 


| 


| 
| 
| 
| 


ಲೋಕಕಂಟಳ ೭೭೩೩ ಲೋಕನಾಥರಸ 
(6. 1-೦೨೪): ೪. ಮನುಷ್ಯಸಮುದಾಯ ; ಮಾನವಕುಲ: | |, “ಇಂದಿರಾ , , , ಲೋಕಜನನೀ, ಕ್ಷೀರಸಾಗರೆಕನ್ನಕಾ- ೮ ಲಕ್ಷ್ಮಿಯ 
ಲೋಕಕ್ಕಿದರ್ಥಶಾಸ್ತ್ರದ ಟೀಕೆನಿಸಿದ ತನ್ನ ನುಡಿ ಮನಂಗೊಳಿಸೆ (ಶಾಕರಾ- ಹೆಸರುಗಳು” (ಸಿಠ್ಕಾಂತಿ. ೧೪)- [ಸೆಂ. ಲೋಕಜನನೀ] 


6-0) ; ಲೋಕದ ಡೊಂಕ ನೀವೇಕೆ ತಿದ್ದುವಿರಿ 
ತಂದೆಯನು ಜಲವ ಮಗ ಹೊಲ್ಲ ಲೋಕಕ್ಕೆ ಬಂಧನವೆ ಹೊಲ್ಲ 
(ರ್ಮ. ೬೪೦), ೫. ಲೋಕದ ವ್ಯವಹಾರ,- ನಡವಳಿಕೆ: ಲೋಕ 
ಬಲ್ಲವರಿಗೆ ಪ್ರತ್ಯೇಕವಾಗಿ ಹೆ:ಳಬೇಕಾಗಿಲ್ಲವಷ್ಟೆ (44೬ರ. ೪೭). ೬. ನೋಡು 


(04: 03೪); 


ವುದು; ನೋಟ. ೭. ಭೂಮಿಯೂ ಸೇರಿದಂತೆ ಮೇಲೆ ಏಳು| 


ಮತ್ತ್ತು ಕೆಳಗೆ ಏಳು ಎಂದು ಕಲ್ಪಿಸಿರುವ ಜಗತ್ತು : ಆತನವಯವ 
ವೆಲ್ಲವೀ ಸತ್ಕಾದಿ ಲೋಕಗಳು (೪ನ್ಮೂತ: ೩-೨3); ಲೋಕಗಳು ೧೪ ಇವೆ. 
ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಐಂತಾಲ ಈ 
ಏಳು.ಕೆಳಗಿನ ಲೋಕಗಳು. ಭೂಲೋಕ ಭುದರ್ಲೋಕ, ಸುವರ್ಲೋಕ, 
ಮಹರ್ಲೊೋಕ, ಜನೋಲೋಕ: ತಪೋಲೊಂಕ, ಸತ್ಯಲೋಕಈ ಏಳು 
ಮೇಲಿನ ಲೋಕಗಳು (ಇತ್ಶುತ. ೫-೨೩ ರೀ)..." ಚತುರ್ದಶಲೋಕ ' 
ಪರಾ. ೮. [ಗಣಿತ] ಮೂರು ಎಂಬ ಸಂಖ್ಯೆಯ ಸಂಕೇತ : ಹರನಯನ 
ವಹ್ನಿ... ಲೋಕಮಲತ್ರಿತಯಂ . , , ಮೂಜಅನಾಮಂ (ಕೃವಶಾ, ೪). 
೯. ಏಳು ಎಂಬ ಸಂಖ್ಯೆಯ ಸಂಕೇತ. ೧೪. ಹದಿನಾಲ್ಕು ಎಂಬ 
ಸಂಖ್ಯೆಯ ಸಂಕೇತ. 


ಲೋಕರ್‌ ಎ. (ಸಾಮಾನ್ಯ) ಜನ ; ಲೋಕರಂತೆ ನೀ ಮೃತ್ತಿಕೆ ಮೆದ್ದು | 


ತಾ ಕೋಪಿಸೆ ಜಸನಿಯು (ಕರದ: ೦-೪೬-೩) ; ಲೋಕರ್ಗೆ ಸಂದೇಹ 
ಸಲ್ಲ (ಕೃಳುಂಕ- 9-೩5). ಲೋಕಶಿಖಾಮಣಿ ಎ ಜಗತ್ತಿನಲ್ಲಿ ಶ್ರೇಷ್ಠ 
ನಾದವನು ; ಒಂದು ಬಿರುದು : ಶ್ರೀಕೊಪಣಪುರವರೇಶ್ವರ ಲೋಕ 
ಶಿಖಾಮಣಿ ವಿಯಚ್ಚರಾನ್ವಯತಿಳಕಂ (194s. xx; ೭೦-೨೭; 1100). [ಸಂ.] 

ಲೋಕಕಂಟಕ (ನಾ). ಜಗತ್ತಿಗೆ ಕೇಡು ಮಾಡುವವನು ; ತಾಮಸ್‌ 
ಲೋಕಕಂಟಕರಾಗೆ ರಕ್ಕಸರೆನಿಸಿ ಮಖುಮೆಯ್ಕೊಳೊಗೆದು , . , ತಿರೆಗೆ 
ಪೊಲೆಯಾದರಿ್‌ (ಊರತಿತ್ಕ. 0೦೯-೨೪). (Xo) 

ಲೋಕಕರ್ತ (ನಾ). ಜಗತ್ತನ್ನು ಸೃಷ್ಟಿಸಿದವನು : ಲೋಕಕರ್ತಂ ನಾನೆ 
ಈತಂ ಲೋಕಪಾವನಮೂರ್ತಿ ಕಾರಣ ಲೋಶಶಿಕ್ಷರ ನಾನೆ ಈತನೂ ಲೋಕ 
ರಕ್ಷಕನು (ತತ್ರ: ೧ಂ-೪೦). [ಸಂ. ಲೋಕಕರ್ತೃ) 

ಲೋಕಕಲ್ಯಾಣ (ನಾ). ಜಗದ ಕ್ಷೇಮ ; ಜಗತ್ತಿನ ಕಲ್ಯಾಣ ; ಆತ್ಮ 
ಕಲ್ಮಾಃ ಇದಂತೆಯೆ ಲೋಕಕಲ್ಲಾ ಹಣವೂ ಈತನ ವ್ಯ; ವಹಾರಗಳ ಧೇಯವಾಗಿರೆ 
ಬೇಕು (ಜುಳ್ಳಾಕೆ: 40 ರೀ). [ಸಂ.) 

ಲೋಕಗತಿ (ನಾ): ಜಗತ್ತಿನ ನಡೆ, ವಿಶ್ವದ ವ್ಯವಹಾರ : ಲೋಕ! 
ವನಾಯಾವಿಲಾಸ ವಿವೇಕಿಗಳಿಗಿದು ಬಯಲು ಭಲುಗುಣ ಸಾಕು ಗರ್ವವ 
ಬೀಳುಕೊಡು (ಕುಠ್ಶಾಊೀ- 4-3೪). [೫ಂ.] 

ಲೋಕಗಾಳ್ಳ (ನಂ). ಒಬ್ಬಾತನ ಹೆಸರು 
ಬ್ರಮ್ಮಃ ದಂ ಕೊಟ್ಟು (ಕ್ಕೋಂ. ೦೯೪೩: ೧೦-೩; ಸು. ೬ಕೆದು ಕ). [7] 

ಲೋಕಗುರು (ನಾ). ೧. ಜಗತ್ತಿಗೆ ಗುರುವಿನಂಶಿರುವವನು ; 
ಪರಮಾತ್ಮ : ಲೋಕಗುರು ಶಂಖಚಕ್ರಗದಾಕರನತಿಶಸುಚತುರ್ಭುಜ 
(ಕಂಶಳಾ- ೯-40). ೨. ವಿಶ್ವದ ಗುರು ; ಮಹಾತ್ಮ: ಮನ್ಮನೋಮಂದರತ 
ಓ ಲೋಕಗುರುಗಳೆಲ್ಲ ಬನ್ನಿ (9ಗ್ಮಿಶಂ- ೯-೨). [ಸಂ.] 

ಲೋಕಚಕ್ಷು (ನಾ). ಜಗತ್ತಿಗೆ ಕಣ್ಣಾದವನು ; ನೇಸರು ; ಸೂರ್ಯ. 

[ಸಂ. ಲೋಕಚಕ್ಷುಸ್‌] 

ಲೋಕಚೂಡಾಮಣಿ (ನಾ). ಜಗತ್ತಿನಲ್ಲಿ ಶ್ರೇಷ್ಠನಾದವನು; ಸುಖ 
ಸಾದ್ಯೂತನುಂ ಲೋಕಚೂಡುಮಣಿಯುಂ - . , ಪರಮಬ್ರಹ್ಮಸದ್ಮಕ್ಕೆ 
ಸಂದಂ (6ಂಪು- ೧೬-3೦): [ಸಂ.] 

ಲೋಕಜನನಿ (ನಾ). ಜಗತ್ತಿನ ತಾಯಿ; ಲೋಕಮಾತೆ ; ಲಕ್ಷ್ಮಿ 


ಲೋಕಗಾಳೈರ್ಫೊಸವುರಂ 


u 


ಲೋಕಜಿತ್ತು (ನಾ). ೧. ಜಗತ್ತನ್ನು ಗೆದ್ದವನು ; ವಿಶ್ವವನ್ನು ಜಯಿಸಿ 
ದವನು. ೨. ಯಷಿ; ಸಂನ್ಯಾಸಿ. ೩. ಬುದ್ಧ : ಬ್‌ 
ಲೋಕಜಿದ್ದ ನಿ ಸಮಂತಭದ್ರ: ನೆನಲೈ. "ದ್ಯ, 0 (ಜಯ ೩-೩೩) - 
[ಸಂ, ಲೋಕ್‌] 

ಲೋಕೆಬ್ದ (ಸಾ). ಭೂಲೋಕದ ರೀತಿನೀತಿಗಳನ್ನು ಅರಿತವನು; ತಮ್ಮ 
ಮೂಲನೆಯ ಭವದ ಜನ್ಮಜನಕಮೊ:ಹಂ ಕಾರಣಮಾಗಿ ನಿಮ್ಮಡಿಯಂ 
ಕಾಣಲ್‌ ಬಂದು ಲೋಕಜ್ಜರುಂ ಸೇವಾವಿಚಕ್ಷಣರುಮಪ್ಪುದಲಂದಂ 

- ಅದೃಶ್ಯರಾಗಿ ನೋಡುತ್ತುವಿರ್ದರ್‌ (10a: 8-88 ನ). [ಸಂ.] 

ಲೋಕಟಿಗ (ನಾ). ಒಬ್ಬಾತನ ಹೆಸರು: ಆತನ ವೇಳೆ ಬಡಗೊಣ್ಣದ ಲೋಕ 
ಟಿಗನರಸಂಗೆ ಪುತ್ರನಿಮಿತ್ತಂ ಕಾರಣಮೂಗಿ ಹಯ್ದೆಗಣ್ಣದಬ್ಬೆ! ಗೆ ತಲೆಯಂ 
ಪರಸಿ (ಓಳ ೪, ಸೊರಂ- 9೭೪೩೩ ;901). [?) 

ಲೋಕಟೆ (ನಾ). ಒಬ್ಬಾತನ ಹೆಸರು: ರತ್ಮಕ್ಷಿತಿಯಮ್ಭ ವರಿಷಾ 
ಪ್ರವರ್ತ್ತಿಸೆ ಲೋಕಟೆ ಬನವಸೆ[ಪ]ನ್ನಿಟಕ್ಳಾ ಿಸಿರಮುಮನಾಳಿ (ave xx, 
€೫-೩; 904). (2) 

ಲೋಕತಂತ್ರ (ನಾ). ೧, ಜಗತ್ತಿನ ವ್ಯವಹಾರ : ವಿಶ್ವದ ನಡವಳಿಕೆ : 
ನಾವು ವನವಾಸಿಗಳುದರೂ ಲೋಕತಂತ್ರವನ್ನೆಲ್ಲಾ ಬಲ್ಲೆವು(ಗಳಕ೬-೪)- 
೨. ಪ್ರಜೆಗಳು ಸಾಕ್ಷಾತ್ತಾಗಿ ಅಥವಾ ಪ್ರತಿನಿಧಿಗಳ ಮೂಲಕ 
ನಡೆಸುವ ರಾಜ್ಯಭಾರ ; ಪ್ರಜಾಪ್ರಭುತ್ವ : “ಪ್ರಜಾಪ್ರಭುತ್ವ, 
ಜನತಂತ್ರ. ಲೋಕತಂತ್ರ” (8mಂಂ1೩೦y- ಕತ್ರಿ: ೩೦): [ಸಂ.] 

ಲೋಕದೂರ (ನಾ). ಜಗತ್ತಿನ ವ್ಯವಹಾರದಿಂದ ದೂರವಾದುದು ; 
ಜಗತ್ತಿನ ಸಂಬಂಧವನ್ನು ಕಳೆದುಕೊಂಡುದು: ರಸಾನುಭವ 
ಲೋಕಾತಿಶಯ, ಲೋಕೋತ್ತರ, ಎಂದರೆ ಲೋಕದೂರವಾಗಲೀ ಲೋಕ 
ಭಿನ್ನವಾಗಲೀ ಅಲ್ಲ (90: ೨೦)- [ಸಂ.] 

ಲೋಕಧರ್ಮ (ನಾ). ಜನತೆಯ ನಡೆ ; ಲೋಕಾಚಾರ 1. ಜನರೂಢಿ : 
ಲೋಕಧರ್ಮದ ರಹಣಿ ರಹಿಸುವುದೈಸಲೇ ನಮಗಿಹುದು. ಮತವಲ್ಲದೊಡೆ 
ಮಾಣಲೆನುತ್ತ ಮುರಿದೆದ್ದ (1೫s. ೨೩-0೪) ; ಲೋಕದ ನಡೆವಳಿಕೆ 
ಯನ್ನು ಅನುಸರಿಸಿ" ಗದ್ಯದಲ್ಲಿ ಮಾತನಾಡುವುದು, ಸ್ವಾಭಾವಿಕವಾಗಿ 
ನಡದಾಡುವುದು ಇವೆಲ್ಲಾ “ಯೋಕಧರ್ಮ' (ತೈರಿಡ- ೨೦೬ ಟಕ್ಷ4). [ಸಂ] 

|ಲೋಕಧರ್ಮಿ ( (ಸಾ): [ನಾಟ್ಕ] ಎರಡು ಬಗೆಯ ನಾಟ್ಯಸಂಪ್ರದಾಯ 


ಗಳಲ್ಲಿ ಒಂದು: ಲೋಕೆಧರ್ಮಿ ನಾಟ್ಯಧರ್ಮಿಯೆಂಬೆರಡುಂ 
ಭರ್ಮಿಯೆಂಮಂ ನೆಲಿಯೆ ತೋಟ (ಇಂಥ. ೬-4 ಕ). 
'ಧರ್ಮಿ' ಪರಾ. [ಸಂ. ಲೋಕಧರ್ಮಿನ್‌] 


ಲೋಕನಯನ (ನಾ)- ಲೋಕಕ್ಕೆ ಕಣ್ಣಿನಂತಿರುವವನು ; ಸೂರ್ಯ : 
ಶ್ರೀಕರದ ತತ್ಸೆರೋವರಮಶೀ (ನೀ ಕ್ಷಿಸಿ ರತಿ ಲೋಕನಯನದ ತಾಪನಡಸಿ 
೬ ಸುಯ್ದಾ ನದೊಡನೆ (ಫರರೋ- 6-೬8)- [ಸಂ.] 
ಲೋಕನಾಥ (ನಾ). ೧. ಜಗತ್ತಿನ ಒಡೆಯ ; ವಿಶ್ವದ ಪ್ರಭು: 
ಸಭೆಯೊಳ್‌ ದೇವನಿಕಾಯಮೊಪ್ಪತ್ತಿರೆ ಬಂದಂ ಲೋಕನಾಥಂ ಸ್ವಯಂ 
ಪ್ರಭತೀರ್ಥೇಶ್ವರಂ (ಡಿಿಕು- ೦-೪೦). ೨. ಬ್ರಹ್ಮ. ೩. ವಿಷ್ಣು; 
ಲೋಕನಾಥನ ನೆನೆಯೋ ಮನುಜಾ (ರಂದ. ರಾ- 3-00೬ ಅಹ): 
ಳಿ ಶಿವ: ಆ ಕುಲಂಗಳ ಮಾತವೇತಕೆ- ಲೋ 'ಕನಾಥಪ್ರೋಕ್ತವಾದ 
ಪ್ರಾಕಟದ ಜಾತಿಗಳಲಾ ಅಷ್ಟಾದಶಂಗಳು (ಅತತ್ರ.೫೩-೨೦). ೫, ಬುದ್ಧ: 
೬. ರಾಜ; ದೊರೆ. [ಸಂ.] 
ಲೋಕನಾಥರಸ (ನಾ). [ವೈದ್ಯಶಾ] ಒಂದು ಬಗೆಯ ಔಷಧೀತೈಲ ; 
ಪಾವಟೆಬೀಜ, ಬಿಳಿಕರ್ಣಿಕೆಬೀಜ . . . ಮರ್ದಿಸಿ ಕಹಿಸೋರೆಕಾಯಲ್ಲಿ 


ಲೋಕನಾಯಕ 


ತುಂಬಿ ಬಿಸಿಲಲ್ಲಿ ಇಟ್ಟಿದ್ದರೆ ತೈಲ ಬರುವುದು... 
ಲೋಕನಾಥರಸ (ಕಕ್ಕೆ. ಕಂ.9೭0 1). [ಸಂ.] 

ಲೋಕನಾಯಕ (ನಾ). ೧. ಇ ಲೋಕನಾಥ ೧: ಲೋಕನಾಯಕ 
ಸಿರಿಪುರೆಂದರವಿಠಲನ ಸಾಕಾರವಾದಂಥ ವಪರಮಭಾಗವತರು (ಜ್ಞರೇದ: 
ಕ್‌ 8-08-8). ೨. ಲೋಕನಾಥ ೪: ನಾಕು ಬಾಗಿಲ ನಡುವೆ ಏಕಾಕಿ 
ನಿತಿಹನು ತೂಕುಳ್ಳ ಕೈಲಾಸಮಂದಿರದಿ ಶಿವಸಿದ್ಧ ಲೋಕನಾಯಕನ 
ಲೀಲೆಯಲಿ (೧ರ ಪು- uc) [ಸಂ-) 

ಲೋಕನಿಷ್ಕ (ನಾ). ಜಗತ್ತಿಗೆ ಸಂಬಂಧಪಟ್ಟುದು; ಲೌಕಿಕವಾದಂದು : 
ಇಲೆ ಸತ್ಯವನ್ನು ಪ್ರಕಟಿಸುತ್ತದೆ ಎಂದರೆ ಆದು , . , ಲೋಕನಿಷ್ಠವೇ 
ಅಥವಾ ಲೋಕಾತೀತಫೇ--ಈ ಬಗೆಯ ಹಲವು ಸಮಸ್ಯೆಗಳು ಏಳುತ್ತವೆ 
(ತೌಂರಸ- 60), [ಸಂ.] 

ಲೋಕನೇತ್ರ (ನಾ). ೧.-ಲೋಕನಯನ: ಲೋಕನೇತ್ರನ ಕುಲೋದೃವ 
ಕುಮಾರರ್ಕಳಂ ಆಲೋಕಿಪರು (ನಕ. 6-08); ನಿಜನೇತ್ರಂ 
ಲೋಕನೇತ್ರಂ - - : ನಿಜರಮಣಿ ಜಗನ್ಮಂಡಳೀಮಾತೆ ನಿಚ್ಚಂ . . - 
ನಿಜಮಾದಂ ಸುಪ್ರಮೋದಂ ಕುಡುಗೆಮಗತುಳಶ್ರೇಯಮಂ ಶೈಲಜೇಶಂ 
(64: ೦-೨) ೨. ಚಂದ್ರ :. (೪. [ಸಂ.] 

ಲೋಕಪತಿ (ನಾ) ಜಿನ ; ತೀರ್ಥಂಕರ :  ಲೋಕವಪತಿಗಿಟ್ಟನನುಸ್ಮೃ ತ 
ಮಾತ್ರಪಂಪವಿಚ್ಛೇದನಮಂ ಜಗತ್ಸ_ಥಮಮಂಗಳಮಂ ಹರಿ ಶಾಂತಿನಾಮ್ಹ 
ಮಂ (ಜಾತಿತ್ರ- ೦೦-೭೪). [ಸಂ.] 


ಈ ತೈಲದ ಹೆಸರು 


ಲೋಕಪಾಲ (ನಾ). ೧. ಜಗತ್ತನ್ನು ಪಾಲಿಸುವವನು; ವಿಶ್ವವನ್ನು ಷ್ಠ 


ಕಾಪಾಡುವವನು: “ಲೋಕಪಾಲತ್ವ' ಪರಾ. ೨. ದಿಕ್ಕನ್ನು ಕಾಯು 
ವವನು; ದಿಕ್ಬಾಲ : ನಾಲ್ವರ ಮೇಕ ಲರುಂ . . . - ಅವತ್ತು 
ಮೂವರ್‌ ವಲ್ಲಭೆಯರುಂ ಸಗ ಪ್ರಸಿದ್ಧಮಾಗೆ (ಉತ 
ಹರಿಯಿಲ್ಲದ ಪವನಾಧ್ವಂ ಹರಿಯುಲ್ಲವ: ಲೋಕವಾಲಪರಿಷದ್ದಲಯಂ 
ಹರಿಯುಲ್ಲದ ಕಾಂತಾರಂ ಹರಿ ನೀನಿಲ್ಲದ ಮದೀಯಗೋಕುಲಮಫಲಂ 
(8ಗೂ- ೩-0) ೩, ಆರಸ ; ರಾಜ: * ರಾಜಾ... ಲೋಕಪಾಲ;-ಈ 
೧೨ ಅರಸು" (ಕಡು. ೬೯-೨೬); ಹರುಷಸಂಕಲಿತಮಹುದೀ ಲೋಕ 
ಪಾಲರಂ ಪಡೆದಖಳಭೋಗಂಗಳಂ ಚುಂಬಿಸಿ , . . ಸತಪೋರಾಜ್ಯಪಾಲನೆಗೆ 
ಗಮಿಸುವುದೆ ಸದ್ಮರ್ಮವು (60೧೫ ೨-೧೦-೦೦)- [ಸಂ.] 
ಲೋಕಪಾಲಕ (ನಾ). ಎ ಲೋಕಪಾಲ ೨ : ಇಂದ್ರ ಅಗ್ನಿ . , . ಚಂದ್ರ 
ಈ ಪದಿಂಬರು ಲೋಕಪಾಲಕರಿಂದಂ (ಶತಿಷ್ಠಾ- ೬-೪)- [ಸಂ] 
ಲೋಕಪಾಲತ್ವ (ನಾ). ಜಗತ್ತನ್ನು ಪಾಲಿಸುವಿಕೆ ; ವಿಶ್ವದ ಅಧಿಕಾರ : 


-೧೦೦ ೫); 


ಅವನಿಗೆ ಅಮರತ್ವ, ಧನಫತಿತ್ವ, ಲೋಕವಾಲತ್ವ - ಇವುಗಳನ್ನು 
ಕೊಟ್ಟನು (68. 104). [oN 
ಲೋಕಪಾವನೆ (ನಾ). ಜಗತ್ತನ್ನು ಪವಿತ್ರಗೊಳಿಸುವಂಥದು: 


ಲೋಕಪಾವನವೆನಿಸಿ ಹರಿವ ಕಾವೇರಿಯಿಂ (೩ರಕ- ರೇ- ೨-೬)- [ಸಂ.] 

ಲೋಕಪಿತ (ನಾ). ಜಗತ್ತಿನ ತಂದೆ; ಪ್ರಜಾಪತಿ; ಬ್ರಹ್ಮ: ಲೋಕಪಿತ 
ನೊಲ್ಲೂ ಚತುರ್ಮೂಖನೀಗೆ ರಾಗಮಂ (೩ಗ೨- ೦-೨). [£ಸೆಂ. ಲೋಕಪಿತೃ] 

ಲೋಕಪೂರಣ (ನಾ). [ಜೈನ] “ಕೇವಲಿಗಳ ಆತ್ಮವು ಭೂಮಂಡಲದ 
ಪಾಯುತ್ರಯದೊಡನೆ ಲೋಕವನ್ನೆಲ್ಲ ವ್ಯಾಪಿಸುವುದು” (ಕೈಃಕೋ- 
೨೨೦)..." ಲೋಕಪೂರಣಕ್ರಿಯೆ ' ಪರಾ. [ಹಂ.] 

ಲೋಕಪೂರಣಕ್ರಿಯೆ (ನಾ)- - ಲೋಕಪೂರಣ': ತದನಂತರಕ್ಷಣದೊಳ್‌ 
ವ್ಯಾಪ್ತಸಪ್ತಘನರಜ್ಜುಪ್ರಮಾಣಾಶೇಷಜಗತ್ತ )ದೇಶಲೋಕಪೂರಣಕ್ರಿಯಾ 
ಪಂಸಮಾಪ್ತಿಯಂ ಮಾಡಿ (6ಂತ್ರ. 
ಲೋಕಪೂರಣಕ್ರಿಯೆಗಳಂ 
0೬-೭೯ ನ) 


0೬-೪೯ರ) ; ದಂಡಕವಾಟಪ್ರತರ 
ಪ್ರತಿಸಮಯಂ ಪ್ರಯೋಗಿಸಿ 
[ಸಂ, ಲೋಕಪೂರಣಕ್ರಿಯಾ] 


(ಶಂರಾಮಾ, 


೭೭೩೪ ಲೋಕಮಾತೆ 

ಲೋಕಪ್ರತೀತ (ಗು)- ಜಗತ್ಪ ಸಿದ್ಧವಾದ ; ವಿಶ ಶೃವಿಖ್ಯಾತವಾದ ; 
ಲೋಕಪ್ರತೀತ ಸುಭಗವಿವೇಕಾಳಾಪಂ ಪ್ರಸನ್ನಮದಃಮಿಂತಕ್ಕುಂ (ಕರಣ. 
3-೬): [ಜಂ.] 

ಲೋಶಪ್ರತೀತಿ (ನಾ). ಜಗತ್ತೆ ಸಿದ್ಧವಾದುದು : ನಯವಿದುದಿತ ಯುಕ್ತಿ 
ವ್ಯಕ್ತಿಲೋಕಪ್ರ ಪ್ರ ತೀತ್ಯಾಶ್ರಯಸಕಳಕಳಾಲೀಲಾಕರಾಲ್ಪೊ, (ಪಜಲ್ಬಂ 
೩-೨೦೩)- [ಸಂ.] 

ಲೋಕಪ್ರಸಿದ್ಧ (ನಾ). = ಲೋಕಪ್ರತೀತಿ : 
ಪ್ರಸಿದ್ಧವಾದುದು (68); [ಸಂ.] 

ಲೋಶಪ್ರಸಿದ್ಧಿ (ನಾ). ೧. ಜಗತ್ತಿನಲ್ಲಿ ವ್ಯಾಪಿಸಿದೆ ಕೀರ್ತಿ ; ವಿಶ್ವ 
ದಲ್ಲಿ ಹರಡಿದ ಯಶಸ್ಸು : ಲೋಕರೂಢಿ ಲೋಕಪ್ರ ಸ್ರಸಿದ್ಧಿ (ಕಮರ: 
೪. 38೨ ಬಳು); ಆರಿಸಹೋ ಆಗಲೇಬೇಕಲ್ಲ ಲೋಕಪ್ರಸಿದ್ಧಿಯ 
ಜಯದಲಿ ಎಂದ (ಇಗೀತ. ೩೩-೨೪). ೨, ಜನಬಳಕೆಯಲ್ಲಿರುವುದು ; 
ಲೋಕಾಚಾರ : ಲೋಕಪುಸಿದ್ದಿಗೆ ವಿರುದ್ಧವಾದುದು (402: ೨36). ೩. 
[ತರ್ಕಶಾ] ಹನ್ನೆರಡು ವಿಧವಾದ ಪ್ರಮಾಣಗಳಲ್ಲಿ ಒಂದು : 
ಪ್ರಮಾಣವು ಪ್ರತ್ಯಕ್ಷ - . . ಲಿಪಿ: ಲೋಕಪ್ರಸಿದ್ಧಿ, ಚೀಪೆ, ಪ್ರಾತಿಭ 
ಎಂದು ಹನ್ನೆರಡು 'ವಿಧವೆಂದು ಕೆಲವರು ಹೇಳುತ್ತಾರೆ (ಹಂ. 0೩) - 
[ಸಂ,] 

ಲೋಕಬಾಂಧವ (ನಾ). ಜಗತ್ತಿಗೆ ಬಂಧುವಾದವನು ; ಸೂರ್ಯ: 
ಮಹಾಲಯದೆ ವಿಷವನಿಕ್ಕಿದರಂ ಸಲಹಿದೆ ಮತ್ತಾ ಲೋಕಬಾಂಧವನ 
ಪಲ್ಲಳಿದೆ (ಕರ್ಮಣ- 0೩-03);  ಲೋಕಬಾಂಧವನುದಯವಾಗಲುಪ್ಪವಡಿಸು 
ತಲಾ ಕುಮಾರರು ನಿತ್ಯಕೃತ್ಯಂಗಳಂ ರಚಿಸಿ (೦೫. ೬-0೫). [ಸಂ.] 

ಲೋಕಬಿಂದುಪೂರ್ವ (ನಾ). [ಚೈನ] ಆಗಮಗಳ ಹದಿನಾಲ್ಕು 
ಪೂರ್ವಗಳಲ್ಲಿ ಒಂದು ಬಗೆ; ಮೋಕ್ಷಸಾಧನೆಗೆ ಯೋಗ್ಯವಾದ ಕ್ರಿಯೆ 
ಗಳ ವರ್ಣನಾಶಾಸ್ತ್ರ ; ಜಗತ್ತಿನ ತಿಳಿವಳಿಕೆ: ಪೂರ್ವಗಳು ಜೈನ 
ಶಾಸ್ತ್ರವಿಭಾಗಗಳಾಗಿವೆ. (೧) ಉತ್ಪಾದನಾಪೂರ್ವ . , . (೧೪) ಲೊ 
ಬಿಂದುಪೂರ್ವ (ಲೋಕದ ತಿಳಿವಳಿಕೆ) (ಕೈತಕ- ೪). "ಚತುರ್ದಶ 
ಪೂರ್ವ'' ಪರಾ. [ಸಂ] 

ಲೋಕಬೆಟ್ಟು (ನಾ): .(?) : ಖಾಂಡೆನಾಡೆ ಬಂಗಮಂಜು[ನ] ಮೊದೆ 
ಲಾದ ಹಿರಿಯರು ಲೋಕಬೆಟ್ಟೆಂಬ ಬಾಳಿಕೆಯನು ಬಾಳಿ ಬಂದಲ್ಲಿ (೫೩2. 
1x- iis 9೩೬೦-೦೨; 2465) [?] 

* [ಲೋಕಬ್ಬೆ (ನಾ). ಒಬ್ಬಾತನ ಹೆಸರು : ಲೋಕಬೈಟಟ್ಟ « 
ದೆಗಟ್ಟ ಕನ್ನಿ ಬಾಚನಯ್‌ (ಕಂ. ೦೯೨8, ಳು. TY 
ಲೋಕಭಿನ್ನ (ನಾ). ಜಗತ್ತಿನಿಂದ ಬೇರೆಯಾದುದು ; ವಿಶ್ವಕ್ಕೆ ಸೇರ 

ದುದು: ರಸಾನುಭವ ಲೋಕಾತಿಶಯ, ಲೋಕೋತ್ತರ ಎಂದರೆ. ಲೋಕ 
ದೂರವಾಗಲೀ ಲೋಕಭಿನ್ನವಾಗಲೀ ಅಲ್ಲ (4%ರಸ. 30)- [ಸಂ.] 

38 [ಲೋಕಮತ. (ನಾ). ಜನರ ಅಭಿಪ್ರಾಯ, --ಮತ : “ ಜನಸಾಮಾನ್ಯರಲ್ಲಿ 
ರೂಢಿಯಾಗಿರುವ ಮು. ನೈತಿಕವಿಷಯಗಳ ಮೇಲಿನ ಅಭಿಪ್ರಾಯ: 
ಜನಾಭಿಪ್ರಾಯ; ಲೋಕಮತ " (0pnion- ೩042). [ಸಂ.] 

ಲೋಕಮರ್ಯಾದೆ (ನಾ). ಜಗತ್ತಿನ ನಡತೆಯ ಇತಿ ಮಿತಿ; ಲೋಕಾ 
ಚುರ ; ಲೋಕರೂಢಿ. ಸಂಪ್ರದಾಯ ; ಯಾರೂ ಲೋಕಮರ್ಯಾದೆ 
ಯನ್ನು ಮಾರಬಾರದು (ಕೊಂ). [ಸಂ. ಲೋಕಮರ್ಯಾದಾ] 

ಲೋಕಮಾತೆ (ನಾ). ಜಗತ್ತಿನ ತಾಯಿ ; ಜಗಜ್ಜನನಿ ; ಲಕ್ಷಿ ಸ 
`* ಲೋಕಮಾತೆ ಮನ್ಮಥಮಾತೆಯೆನಲು ಸಿರಿಗಕ್ಕು ನಾಮಂ " (ರೂಗಣ 
೬.06); ಅಲೆಗಳು ದಳ್ಳುರಿಯ ಕಿಚ್ಚಿಂಗೆಟಗಬಲ್ಲುವೆ. ದನುಜ ಕಂಗಳೆ 
ತೆಣಸಿದು ನೋಡಲು ಬಹುದೆ ಸೀತೆಯ ಲೋಕಮಾತೆಯನು [CN 

[ಸೆಂ. ಲೋಕಮಾತಾ] 


6 (1ರರಾ- 


ಶ್ರವಣಬೆಳಗೊಳ ಲೋಕ 


19 


೩8 


ತಮ್ಮ 


46 


ಆ 


೫೩-೫೦): 


ಲೋಕಮಾನ್ಯ 


ಲೋಕಮಾನ್ಯ (ನಾ). ಜನರಿಂದ ಮಾನ್ಯತೆ ಪಡೆದವನು ; ಜನರಿಗೆ 
ಪೂಜ್ಯನಾದವನು : ಲೋಕಮಾನ್ಮನು ಕರ್ಣ (ಉುಶ್ಮಾಕ. ೦3-೬೦). (ಸಂ. | 
ಲೋಕಮಿತ್ರ (ನಾ). - ಲೋಕಬಾಂಧವ : ನಿಜಪಶ್ಶಿಯಗಲಿ ಕೋಟಲೆ 


ಗೊಂಬವಂ ಪುನ್ನದಾರೆಂದೊಡೇ ಲೋಕಮಿತ್ರಾಸ್ತಮಯದಲ್ಲಿ . ಬಂದಾ 
ಶ್ರಿಕಾನೀಕಕ್ಕೆಯಾಲಯವನೀಯದಾತಂ (ಕ್ಕಿತ್ಳಿ: ೪-4೨-40). [ಷಂ-] 


ಲೋಕಮೂಢ (ನಾ). [ಜೈನ] ಲೋಕಮೂಢ, ದೇವತಾಮೂಢ, | 
ಪಾಷಂಡಿಮೂಢವೆಂಬ ಮೂಢತ್ರಯಗಳಲ್ಲಿ ಒಂದು ; ; “ಎಲ್ಲಾ 
ಸ್ಮಳಗಳೂ ಸಮಾನವೆಂಬುದನ್ನು ಮರೆತು ಗಂಗಾಸ್ನಾನಾದಿಗಳಿಂದ 
ಪಾಪಪರಿಹಾರವಾಗುವುದೆಂಬ, ಮರಳು ಕಲ್ಲುಗಳನ್ನು ರಾಶಿ 
ಮಾಡುವುದು, ಬೆಂಕಿಯಲ್ಲಿ ಬೀಳುವುದು ಮುಂತಾದ ಮಿಥ್ಯಾ 
ನಂಬಿಕೆ” (ಕೈತಕೋ- 330) ; ಲೋಕಮೂಢವಮಖಂ ದೇವ ತಾಮೂಢಮುಂ 
ಪಾಷಂಡಿಮೂಢಮುಂ ಎಂದು ಮೂಢಂ ಶ್ರಿವಿಧಮಕ್ಕು (ತಣರ- ೪80). 

[ಸಂ.] 

ಲೋಕಮೂಢತ್ವ (ನಾ): ೬: ಲೋಕಮೂಢ : ಮತ್ತಂ ಲೌಕಿಕ 
ಪಾರಮಾರ್ಥಿಕ ಹೇಯೋಪಾದೇಯ ತತ್ವ ಪರಿಜ್ಞಾ ? ನರಹಿತರನೇಕಮೊರ್ನಿ 
ಲೋಕಪ್ರವಾಹದಿಂ ಒಂದ ಭರ್ಮಕರ್ಮಾನುಷ್ಠುನ ನಮಂ ಮಾಟ್ಟು ಿದೆದುವು 
ಲೋಕಮೂಢತ್ವ ಮೆಂಬುದು (8ರ. ೪೬0). [ಸ0.] 

ಲೋಕಯಾತ್ರೆ (ನಾ). ೧. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ 
ಪ್ರವಾಸಮಾಡುವುದು ; ಜಗತ್ತನ್ನು ಸುತ್ತುವುದು: ಗುಲಿಯೊಂದೇ 
ರಥಕೆ ಜೋಡಾಗಿ ಪೂಡುವೊಡೆ ಸಾಲದೇಳೇ ಹಯಂ ನಡೆಸುವೊಡೆ ಸಾರಥಿಗೆ 
ಕಾಲಿಲ್ಲ ಲೋಕಯಾತ್ರೆಯನೊಲ್ಲೆನೆಂದೊಡಾಗದೆ. ತನಗೆ ತಿರುಗಲೇಕೆ 
(ಕೈಖಕಾ, ೨೬-೨೬): ೨. ಲೋಕಾಚಾರ : ಲೋಕರೂಢಿ : ಸಮಕೊಂಡ 
ಪುಣ್ಮಮುಂ ಪಾಪಮೆಮಿಲ್ಲದೊಡಾಳ್ದನಾಲ್‌ ಸರೋಗನರೋಗಂ ಶ್ರಮ 
ರಟತಂ ಕ್ಲೇಶಕೃತಶ್ರಮನೆಂಬಿ  ಲೋಕಯಾತ್ರೆ ಕಿಡದೆ ಮಹಾತ್ಮಾ 
(೫0: 6-090), ೩. ಪ್ರಪಂಚದಲ್ಲಿರುವ ಬಾಳು ; ಇಹದ ಬದುಕು. 
ಈ ಜೀವನಕ್ರಮವು . . . ಲೋಕಯಾತ್ರೆಯನ್ನು ನುಸುತ್ತಿ ತ್ತಿದ್ದ ಪ್ರಾಚೀನ 
ಭಾರತೀಯರೆಲ್ಲರ ಭರ್ಮವಾಗಿದ್ದಿತು (ಥಾರರ. ೪೪೬). 

[ಸಂ. ಲೋಕಯಾತ್ರಾ] 

ಲೋಕಯ್ಯ (ನಾ). ಒಬ್ಬಾತನ ಹೆಸರು: [ನಾಗವರ್ಮ ಸಿ]ಡಿಯ | 
ನೂರನಾಳುತ್ತಿರ(ಯು) ಲೋಕಯ್ಮಂ ತು 6 ಜಣ್ಣಿಗಾಮುಣ್ಣಗೆ 
ಅವುತಮ(ಂ)ಮ್ಬಿಟ್ಟ (೫4. ಸಸ, ೦೫-6; 904) ; ವರಸೆಯ 
ಚಿಂಪಯ್ಕನುಂ ಲೋಕಯ್ಯನುಂ ಕೊಟ್ಟಾರದ ಮಾರಪುಲಿಯುಂ (84. x0, 
ov: ೨6-80 ; 842). [ಲೋಕ ಅಯ್ಯ] 

ಲೋಕರಕ್ಷಕ (ನಾ): ೧. ಜಗತ್ತನ್ನು ಕಾಪಾಡುವವನು : ಲೋಕಕರ್ತಂ 
ನಾನೆ ಈತಂ ಲೋಕಪುವನಮೂರ್ತಿ ಕಂರಣ ಲೋಶಶ್ಚಿಕ ನಾನೆ ಈತನು] 
ಲೋಕರಕ್ಷಕನು (ಇಕಿ. 00-90). ೨. ಜಗತ್ತನ್ನು ಕಾಪಾಡುವಂತ| 
ಹುದು : “ಅಧ್ಯಾತ್ಮತೇಜೋಬಲಂ ಬಲಂ" ಎಂದು ಘೋಷಿಸಿ - . - 
ಲೋಕನಾಶಕವಲ್ಲದೆ ಪೂರ್ಣವಾಗಿ ಲೋಕರಕ್ಷಕ ಎಂದು ಇಂದಿನ ಯುಗ, 
ದಲ್ಲಿ ಅದರ ಸತ್ಯಸ್ಥೂ ಪನೆ ಮಾಡಿದ ಗುಂಧಿ ಭರತಖಂಡದ ಪ್ರಾ ಚೀನ | 
ಸಂಸ್ಕೃತಿಯ ಪ್ರತೀಕ (ಹುಳ್ಳಾರ. ೦೩೦ ಏಕ), [ಸಂ.] 

ಲೋಕರೂಢಿ (ನಾ). ಜನಸಾಮಾನ್ಯರ ಪದ್ಮತಿ.- ಸಂಪ್ರದಾಯ; 
ಈಕ್ಷಿಸಿ ಶಿಕ್ಷೂಸೂತ್ರದ ಲಕ್ಷಣಮಂ ಲೋಕರೂಢಿ ಕೆಡದೆವೊಲಅ*ವರ* 
ಲ್ಷ್ಷಪ್ಪದು ನುಡಿಗಳೊಳ್‌ ಬಹುಳಾಕ್ಷೀಪಣಮಿಬ್ಲದಿರೆಯುಮಲ್‌ಯದ 
ಕೆಲವಂ (ರುದ: 383) ; ಬಿಮ್ಮ್ಬಳ ಎಂದು ಅವನ ಮಾತಾಮಹನ 
ಹೆಸರಿಕ್ಕಿದುದು ಲೋಕರೂಢಿಗೆ ವಿಹಿತವಾಗಿದೆ (ಕರುಣ. ೩೪) - [ಸಂ.] 

ಲೋಕಲುಂಟಾಕ (ನಾ). ಜಗತ್ತಿಗೆ ತೊಂದರೆ ಕೊಡುವವನು : 


೭೭೩% 


5 


೩8 


«| 


ಲೋಕವಿರೋಧಿ 


ಲೋಕಲುಂಟಾ[೫೫೦.5೦]ಕರಸಂಖ್ಯಾತರ್‌ ಕಿರಾತರ್‌ ನೆರೆದು ನಿಖಲ 
ಭೂಚಕ್ರಮೆಂ ಸೂಲ್‌ಗೊಂಡರ್‌ (ಕಣರ: ೪-೬3) ; ರಣಮೇರು ಲೋಕ 
ಲುಂಟಾಕನಿದಾಘತಾಪಹರವರ್ಷಣಮೇಘನುದಾತ್ತರಾಘವಂ 
5-೩೨). [ಸಂ.] 

ಲೋಕವಟ್ಟ (ನಾ). ವಿಶ್ವದ ಸ್ವಾಮಿತ್ವ,- ಅಧಿಕಾರ 0: ಎಜಿಗಿದ 
ಜನಕ್ಕೆ ಪೊಂಮುಗಿಲೆಜಗಿದವೊಲು ಲೋಕವಟ್ಟಮನೆ ಪೊಂಮಳೆಯಂ. 
ಕಣಿವನುಲದೆಜಗದಹಿತಂಗೆಅಗದ ಬಜಸಿಡಿಲೆನಿಪ್ಪನೆಅಕಿಯಂಗನೈಪಂ (ಬಕ- 
YI. ಕತೂ3ರು- 01-345 1173)- [ಲೋಕ4ಪಟ್ಟೃ] 

| ಲೋಕವಶ್ಯ (ಗು). ೧. ಜಗತ್ತನ್ನು ವಶಪಡಿಸಿಕೊಳ್ಳುವ. (ನಾ). 

೨. ಪ್ರಪಂಚದ ಜನರನ್ನು ವಶಪಡಿಸಿಕೊಳ್ಳುವುದು,- ಜನರ 

ವಶೀಕರಣ: ಲೋಕವಶೈದ ತಿಲಕವೊ ಜಗದೇಕರತ್ನವೊ . . . ಚಿತ್ರ 

ಸ್ಪಿರ್ವಶಿಯ ಬರವು (ಕುರ್ಮಾ. 6-8) ; ಆ ಬೇರಂ 
ಮಂತ್ರಿಸಿ ಮುಖಮಂ ಪೂಸೆ ಲೋಕವಶ್ಯ (೧ಕ್ಕಂ-. 3); ಲೋಕವಶ್ಯಕೆ 
ಮದ್ದು ಏಕಾಕಿ ಹೊಂಬೇರು - , - ಮಿಕ್ಕೆಲ್ಲ ಶಾಕುಮದ್ದೆಂದ (ತರ್ನಕ್ತಿ- 
6%), ಸಿ. ಇತರರನ್ನು ತಮ್ಮ ಇಷ್ಟಾನುಸಾರವಾಗಿ ನಡೆಸಿ 
ಕೊಳ್ಳುವ ಶಕ್ತಿ,---ವಿದೈೆ- [Xo] 

ಲೋಕವಾದ (ನಾ). ಜನರಾಡುವ ಮಾತು ; ಜನಶ್ರುತಿ: “'ಕಿವದಂತೀ, 
ಜನಶ್ರುತಿಃ, ಕೌಲೀನಂ, ಲೋಕವಾದಃ ಈ ೪ ಜನವಾರ್ತೆ” 
(ತರಡು: ೨9-0೬): ಓದುಗಲಿಸುವರೊಲಿದು. ಪೊಗಳಿದೊಡಾವೋದುಗಲಿ 


(ಶಂರಾಮಾ- 


ವೆರೋದುಗಳು ಮೇದಿನಿಯೊಳು ಮೇಲೆನಿಪವೆಂಬುದು ಲೋಕವಾದವೈಸಲೆ 
(sos: ೦-೨೪)- [ ಸಂ. ] 

ಲೋಕವಾರ್ತೆ (ನಾ). - ಲೋಕವಾದ :  ಪರೆಮದಯಾಗುಣಂ 
ನೆಯನೆಡೊಳ್‌ .. . ಧೈತಮೌನತೆ ಲೋಕವಾರ್ತೆಯೊಳ್‌ ದೊರೆವಡೆ 


ದೊಪ್ಪೆ ಸಂದರೆಮಗೀಗಳವಂ ಸಲೆ ಸರ್ವಸಾಧುಗಳ" (6ಕಂತ್ಯ- 0-೩); 
ಜಾತೆದಿಂದರಿದವರು ವೈಷಭಖ್ಯಾತಿಯಲಿ ಕರೆದಪರು ೯ಜನಾತನನು 
ಬಸವಣ್ಣನೆಂಬರು ಲೋಕವಾರ್ತೆಯಲಿ (18 ೩೩೨) 
[ಸಂ. ಲೋಕವಾರ್ತಾ] 

ಲೋಕವಿಖ್ಯಾತ (ನಾ)- ಜಗತ್ತ ತ್ಪೃಸಿದ್ಧ ವಾದುದು : ದುಷ್ಟರ ದೌಷ್ಟ್ಮ್ಯವು 

ಲೋಕವಿಖ್ಯಃ ತವು ತಿಳಿವುದು. ಸುಲಭ ದುಷ್ಟರನು (ಇಂಕಾಶ- ೦೭೬-೬). 
[ಸಂ.] 

ಲೋಕವಿಮೂಢ (ನಾ): ಲೋಕಮೂಢ : : ನದಿ ವಾರ್ಧಿಗಳಂ 
ವಿಸಾವುದುಮದಿರೆದೆ ಶಸ್ತ್ರಾಗ್ನಿ ಗಿರಿಗಳಂ ಪಾಯ್ವುದುಮಿಂತಿದು. ಲೋಕ 
ವಿಮೂಢಂ ಮುದದಿಂದಂ  ರಾಶಿಮಾಬ್ಬುದುಂ ಕಲು ಮಣಲಂ 
(snd. suo): [ ಸಂ. ] 

ಲೋಕವರುದ್ಧ (ನಾ): ೧. ಜನಸಾಮಾನ್ಯರ ಪದ್ಮತಿಗೆ ವಿರೋಧ 
ವಾದಂದು; ಲೋಕರೂಢಿಗೆ ವಿರುದ್ಧವಾದುದು : ಯಾರೇ ಆಗಲಿ 
ಲೋಕವಿರುದ್ದವಾಗಿ ನಡೆಯಬಾರದು (8). ೨, [ಕಾವ ಮಾ] 
ಒಂದಂ ಬಗೆಯ ವಾಕ್ಕದೋಷ ; p ಲೋಕಪ್ರಸಿದ್ದಿಗೆ ವಿರುದ್ಧ 
ವಾದುದು : ಪೋಿಮದೊರ್ಧ್ಯಾಧೋಮಧ್ಯಾಸಾಂಕ್ಷಿರೇದರೂವದಿ 
ಮೂಜಕ್ಕುಂ ಲೋಕವಿರುದ್ದ ೦ (ಕ೭ರಾ- 0-006); ಕಾಲ ಸ್ವಭಾವ ದೇಶ 
ಸಮಾಲಕ್ಷಿತವಸ್ತುರೂಪವಿಪರೀತಮದಂತಾ ಲೋ[ಶಾಖ- ಳೋ]]ಕವಿರುದ್ಧಂ 
(ವಾತ. ೪೬0): [ಸಂ.] 

ಲೋಕವಿರೋಧಿ (ನಾ). ಜನರ ವಿರೋಧಕ್ಕೆ ಒಳಗಾದವನು ? 
ನ್ಯಾಯನಿಷ್ಮುರಿ ದಾಕ್ಷಿಣ್ಯಪೆರನು ನಾನಲ್ಲ ಲೋಕವಿರೋಧಿ ಶರಣನಾರಿ 
ಗಂಜುವನಲ್ಲ (645. ೭೩); ಖಂಡಿತವಾದಿ ಲೋಕವಿರೋಧಿ (ಗಾರೆ). 

[ ಸಂ. ಲೋಕವಿರೋಧಿನ್‌ ] 


ಲೋಕವ್ಯವಹಾರ 


ಲೋಕವ್ಯವಹಾರ (ನಾ). ಪ್ರಪಂಚದ ನಡತೆ, ಆಚಾರ, ನಡವಳಿಕೆ; 
ಅಲಂಕೃತನಾಗಿಯುಂ ನಿಸರ್ಗಸುಂದರನಪ್ಪೈಡಳದಮಲಂಕಾರಕ್ಕೆ ತಾನಲು 
ಕಾರಮಾದೊಡಂ ಲೋಕವ್ಯವಹಾರಾಪೇಕ್ಷೆಯಿಂ ಪ್ರಸಾಧಿತಂ ಮಾಡಿ 
(೫898ಫು. 00-೩6 ವ); ಕವಿಮಾರ್ಗಗತಸಮಾಸಮನವನಿನ್ನಆವನಿತನೆಯ್ದೆ 
ಪೇಲಸ್ತಿಂ ಲೋಕವ್ಯವಹಾರದಿಂದಂ (ಕುರ. ೦೯೭; ಲೋಕವ್ಯವಹಾರ| ; 
ವನ್ನು ಚೆನ್ನಾಗಿ ತಿಳಿದಿರುವ ನೀವೇ - - , ಹೇಳಿದ ಮೇಲೆ ಇನ್ನು ನಾವು 
ಆಡತಕ್ಕುದೇನು ? (ಕಾಳುಂತ. ೩೬-೨೦). [ಸಂ.] 

ಲೋಕಸಂಗ್ರಹ (ನಾ). ಜನರನ್ನು ಪರೆಸ್ಪರ ಹತ್ತಿರ ತರುವುದರ 


ಮೂಲಕ, ಜನತೆಗೆ ಮಾಡುವ ಸಹಾಯ ; ವಿಶ್ವಕಲ್ಮಾಣ : 
ಭಾರತೀಯ ರಾಜ್ಯಶಾಸ್ತ್ರದ ಅಂತಿಮಗುರಿ ಲೋಕಸಂಗ್ರಹ | 10 
(ಕಾರರ- ೩೭೩) ; ಭಕ್ತರು ಲೋಕಸಂಗ್ರಹಕಾರ್ಯದಲ್ಲಿ ತುಂಬ ನೆರವು 


ನೀಡಿದ್ದಾರೆ (ರರ್ಮುಸಾ, ೦3೦). [ಇಂ.] 

ಲೋಕಸಂರಕ್ಷಕ (ನಾ). ಜಗತ್ತನ್ನು ಕಾಪಾಡುವವನು ; ಪರಮಾತ್ಮ : 
ಲೋಕಸಂರಕ್ಷಕ ಅಸುರಸೆಂಹಾರಕ ಲೋಕೇಶ ಪುರ ರವಿಶ್ಮಲ (ಪುರಂಡ- ಠಾ, 
4-5೭-೬). [ಸಂ.] 

ಲೋಕಸಂರಕ್ಷಣ (ನಾ). ಜಗತ್ತನ್ನು ಕಾಪಾಡುವುದು ; ವಿಶ್ವದ 
ಸಂರಕ್ಷಣೆ : ಲೋಕಸಂರಕ್ಷಣೂಧಿಕಾರವು ವಿಶ್ರಾಂತಿಯಿಲ್ಲದುದು (ಕಾಳುಂತ- 
೬೦-೧೪): [o.] 

ಲೋಕಸಭೆ (ನಾ). ಕೇಂದ್ರಸಂಸತ್ತಿನ ಉಭಯಂಸಭೆಗಳಲ್ಲಿ ಒಂದು ; 
p ಜನರಿಂದ ನೇರವಾಗಿ ಚ. ತರಾದ ಸದಸ್ಯರ ಸಭೆ : ಭಾರತ 
ಸಂಘಕ್ಕೆ ರಾಷ್ಟ್ರಪತಿಯವರೂ ರಾಜ್ಯಪರಿಪತ್ತಿಂಬ ಹೆಸರಿನ ಒಂದು ಸದನವೂ 
ಲೋಕಸಭೆ ಎಂಬ ಹೆಸರಿನ ಒಂದು ಸದನವೂ ಸೇರಿರುವ ಒಂದು ಸಂಸತ್ತು 
ಇರತಕ್ಕುದು (ಊರನ: ೩). [ಸಂ. ಲೋಕಸಭಾ] 

ಲೋಕಸಾಕ್ಷಿ (ನಾ). ೧. ಜುತ್ಸಾಕ್ಷಿ: ವಿಶ್ವಸಾಕ್ಷಿ. ೨, ಬ್ರಹ್ಮ. ೩. ಅಗ್ನಿ. 

[ಸಂ. ಲೋಕಸಾಕ್ಷಿನ್‌) 

ಲೋಕಸೇವಾಆಯೋಗ (ನಾ). ಸಾರ್ವಜನಿಕಸೇವೆ.. ಸಲ್ಲಿಸಲು 
ಸರ್ಕಾರವು ನೇಮಿಸಿರುವ, ಕೆಲವು ಸದಸ್ಯರನ್ನೊಳಗೊಂಡ ಒಂದು 
ಸಮಿತಿ, - ವಂಂಡಳಿ : ರಂಜೃದ ಲೋಕಸೇವಾಆಯೋಗದೊಡನೆ . , . 
ವಿಧಾಯಕ ಮಾಡಬಹುದು (ಘನ: ೦೨೫). [ಸಂ. 

ಲೋಕಸೇವೆ (ನಾ). ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವುದು; ಜನಸೇವೆ: 
“ಸಾರ್ವಜನಿಕರ ಸೇವೆ; ಸರ್ಕಾರಿ ನೌಕರಿ ; (ಪುರಿ) ಲೋಕಸೇವೆ'' (public 
೫೪166: ಪತ್ರಿಸಿ- ೬) ನ ರಾಜ್ಯದ ಲೋಕಸೇವಾವ್ಯವಸ್ಥೆಯಲ್ಲಿ ನ್ಯಾಯ 
ಪಾಲಿಕೆಯನ್ನು . , , ಜರುಗಿಸತಕ್ಕುದು (ಉರ. ೨೩). 

[ಸಂ. ಲೋಕಸೇವಾ] 

ಲೋಕಸ್ತುತೆ (ನಾ). ಜಗತ್ತಿನಿಂದ ಹೊಗಳಿಸಿಕೊಂಡವೆಳು ; ವಿಶ 
ಮಾನೆ ೈಯಾದವಳು: ಲೋಕಸ್ತುತೆ ಮಣಿಕನಕಪತಾಕೆಯನರ್ಚಿಸುವೆನೆಸೆಯೆ 
ನಿನ್ನೀ ನಿಲಯಪ್ರಾಕಾರೆಮಂ (6೮ರ. ೭-೪೨). [ಸಂ. ಲೋಕಸ್ತುತಾ] 

ಲೋಕಹಿತ (ನಾ). ೧: ಜನಹಿತ; ವಿಶ್ವಕಲ್ಮಾಣ : ಲೋಕಹಿತಾಚರಣ 
ಕಳಾನೀಕಪ್ರಯುತಂಗೆ ಯತಿಗೆ ದಾನವೆನಿರದುದ್ರೇಕಿಸೆ ಮಾಡುವ ಪೀಡೆ 
ಸುಧಾಕರನಂ ರಾಹು ಪೀಡಿಪುದನನುಕರಿಕುಂ (ಬರ್ಕ 0೫-೦೨೦) ; 
ಸಾಹಸಿಗಳ ಲಕ್ಷಣವೇ ಅದು ತಾಯಿ. ಅದರಲ್ಲಿಯೂ ಲೋಕತಿತದ ದೃಷ್ಟ 
ಇದ್ದರಾಯಿತು (48. ೧8)- ೨. ಜಗತ್ತಿಗೆ ಒಳ್ಳೆಯದನ್ನು ಮಾಡು 
ಪವನು : ಮಹಿಶಂ ರಕ್ಷಿಪ ಧರ್ಮಸಂತತಿನಿಮಿತ್ತಂ ರಾಜ್ಯಮಂ ತಾಳ್ವಿ 
ನಿಸ್ಪೃಹನಾಗಿರ್ಪವೊಲಿರ್ದೆನಿನ್ನೆವರಮಾಗಳ್‌ ದ್ರೋಹ ಮರ್ಮೊಹ ನಿಗ್ರಹ 
ನಿಷ್ಠಾ ಗ್ರಹನಾದೆ ಲೋಕಹಿತರುರೆಲ್ಲಂದದಿಂ ನೀಂ ಬರಂ (ಫುತೃಘು- ೦೩-೬3). | 4. 

[ಸಂ.] 


೫೦. 


ಧಿ 


೭೭೩೬ 


ಲೋಕಾಕಾಶ 


ಲೋಕಾಂತೆ (ನಾ). ೧. ಜಗತ್ತಿನ ಕೊನೆ ; ವಿಶ್ವದ ತುದಿ. ೨. ಯಾರು 
ಬೇಕಾದರೂ ಇರಬಹುದಾದ ಸ್ಥಳ ; ಸಾರ್ವಜನಿಕ ಜಾಗ : ಏಕಾಂತದ 
ಸುಬಿವು ಲೋಕಾಂತವದೇಕೋ (ನಕಸಂ. ೦೦೯-೪೭) ; '`ಲೋಕಾಂತ'ಕ್ಕಿಂತ 
ಏಕಾಂತ ಅವರಿಗೆ ಹೆಚ್ಚು ಸೇರುತ್ತಿತ್ತು (ನೋಶಾ- ೯೩ ಶ್ರಸ್ತಾನ$)- ೩, 
ಎಲ್ಲರಿಗೂ ತಿಳಿದ ವಿಷಯ ; ಜಗಜ್ಜಾಹೀರಾದುದು ; ಸಾರ್ವಜನಿಕ 
ವಾದುದು: ಏಕಾಂತರಾಮನನಂತತೇಜೋಮಹಿಮೆಯದು  ಲೋಕುಂತ 
ವಾಯಿತ್ತಿಃ ಚತುರ್ದಶಭುವನಮಧ್ಯದಲಿ (0ಇಳ್ಳ. ೩೨-೪೩) ; ಹಬ್ಬ! ನಣಂದರೆ 
ಸ್ವಾಂತ ಇಬ್ಬರಲಿ ಏಕಾಂತ ಇಬ್ಬರಿಂದೊಬ್ಬನಟ್‌ದು ಬೇಜಕೊಬ್ಬನಿಂ ಹಬ್ಬಿ 
ಲೋಕಾಂತ (ಸರ್ವಜೃ, 08೩) ; ಇಬ್ಬರಿದ್ದರೆ ಏಕಾಂತ, ಮೂವರಿದ್ದರೆ 
ಲೋಕಾಂತ (ಣರ). [ಸಂ.] 

ಲೋಕಾಂತರ (ನಾ). ಬೇರೊಂದು ಲೋಕ ; ಪರಲೋಕ ; 
ಇನ್ನೊಂದು ಜಗತ್ತು : '` ಪರಲೋಕಮಜಃಗೆ ಲೋಕಾಂತರಮಕ್ಕು” 
(ಪತ್ತುಕೋ- ೫-೪೬) ; ಇಳೆಯ ಗದ ದೃಷ್ಟಿ ತೀರಿದ ಬಂಕ 
ಲೋಕಾಂತರವನೆಯ್ದುವರು (ಕುನ್ಮಾಉ. ೪-06) ; ದೇಹಾತ್ಮಗಳೆರಡೂ . .. 
ಅವರವರ ಕರ್ಮಾನುಗುಣವಾಗಿ ಲೋಕಾಂತರಗಳಲ್ಲಿ ಸಂಚರಿಸುವವರಾಗಿಯೂ 
ಇದ್ದಾರೆ (ಹಕ್ಕಾಕ. ೨೮೦)- [2a] 

ಲೋಕಾಂತರಿತ (ನಾ). ಬೇರೆ ಲೋಕಕ್ಕೆ ಹೋದವನು; ನಿಧನ 
ಹೊಂದಿದವನು ; ಮರಣ,ಹೊಂದಿದವನು : ಪ್ರೇಮಮತಿ . . 
ಇನಿತನ್ಯಾಯಮನಾನೆ ಮಾಡಿದೆನೆನ್ನ ಮಗನ ಮೇಲೆ ದೋಷಮಾವುದು 
ಮಿಲ್ಲೆಂದು ಲೋಕಾಂತರಿತನಾದಂ (ಶುಕತಂ. ೦೬:-೬); ಸೋಮಶರ್ಮಂ 
ಲೋಕುಂತರಿತ[ನಾದ]ನೆಂಬುದನತಿಬಲಮಹಾರಾಜಂ ಕೇಳ್ದು . . . ಪಿರಿದುಂ 
ಕಟ್ಟುಸಡೆದು (ಸುಕುಮಾ, 3-00೮). [ಸಂ.] 

ಲೋಕಾಂತಿಕ (ನಾ). [ಜೈನ] ಬ್ರಹ್ಮಲೋಕದಲ್ಲಿ ವಾಸಿಸುವ ದೇವತೆ 
ಗಳ ಒಂದು ಪಂಗಡ: ಬ್ರಹ್ಮಲೋಕನಿಳಯರಪ್ಪ ಲ್ಯೋಕುಂತಿಕರುಂ 
ದಕ್ಷಿಣೇಂದ್ರರುಂ ಮುಕ್ತಿವಧೂವಿವಾಹಮಲ್ಲದೆ ವಧೂವಿವಾಹ 
ಮನೊಲ್ಲರ್‌ (8ಾಂತಿಪು. ೦೨-೪೩ರ): [ಸಂ.] 

ಲೋಕಾಂತಿಕದೇವ (ನಾ). = ಲೋಕಾಂತಿಕ ; ಎಣ್ಬರುಂ ಲೋಕಾಂತಿಕ 
ದೇವರ್‌ ಬಂದು (60ಫಿ. ೯-105) ; ಲೋಕಾಂತಿಕದೇವರ್‌ ಪರಲೋಕ 
ಪ್ರಿಯರಲ್ಲದಂದು ಮುಂ ಬಾರದರೊಲ್ಹೇಕೆ ಜಿನಂ ಪರಹಿತಮಂ ಸ್ವೀಕರಿಪು 
ದುಮದನೆ ನುಡಿದು ದೃಢಮೆನಿಸಿದವರ್‌ (ಶಾರ್ಶ್ವಶಿ- 08-45). [ಸಂ.] 

ಲೋಕಾಕಾರ (ನಾ)- [ಜೈನ] ಲೋಕದ ಆಕಾರ,-ರೂಪು: ಲೋಕಾ 
ಕಾರಮನಭಿನಯಿಪಾಕಾರಂ ನೆಗಟಕ ನಿಂದು ವೈರ 'ಬಿಸ್ಮಾನಾಕಾರದೊಳಿ 
೬.೬೬ ಚೆಲ್ವಂ ಪೆಡೆದಂ (ಅಂತ್ಯ. ೭-೦೦). [ಸಂ.] 

ಲೋಕಾಕಾರಕಥನ (ನಾ). [ಜೈನ] ಅಧೋಲೋಕ. ಮಧ್ಯಲೋಕ 
ಮತ್ತು ಊರ್ಧ್ವಲೋಕಗಳ ವರ್ಣನೆ: ಲೋಕಾಕುರಕಥನಮ:ಂ 
ದೇಶನಿವೇಶೋಪದೇಶಮುಂ . .. ಅವಯವಂಗಳಿಂಟಕ್ಕುಂ (ಅಂತಿ. ೦-9೨ 2). 

[ಸಂ.3, 

ಲೋಕಾಕಾಶ (ನಾ). ೧. ಆಕಿಶ. ೨, [ಜೈನ] ಲೋಕಾಕಾಶ ಮತ್ತು 
ಆಲೋಕಾಕಾಶ ಎಂಬ ಎರಡು ಬಗೆಯ ಆಕಾಶಗಳಲ್ಲಿ ಒಂದು ; 
ಜೀವ, ಪುದ್ಧಲಕಾಯ, ಧರ್ಮ, ಅಧರ್ಮ ಇತ್ಯಾದಿ ದ್ರ ಶ್ರವ್ಯಗಳನ್ನು 
ಹೊಂದಿರುವ, ಲೋಕಗಳನ್ನು ಒಳಗೊಂಡ ಆಕಾಶಪ್ರದೇಶ : 
ಲೋಕಾಕಾಶಪ್ರದೇಶಪ್ರಮಾಣಪರಿಮಾಣಮುಮಂಸ್ಮ ದಾದ್ಯನುಮೇಯಮಂ 
ಸರ್ವಜ್ಞ ಪ್ರತ್ಯಕ್ಷಗೋಚರಮಪ್ಪೆದು ಮುಖ್ಯಕಾಲಂ (604, ೬-೪೮) ಈ 
ದ್ರವ್ಮಗಳಿರುವ ಸ್ಥಾನಕ್ಕೆ ಲೋಕಾಕಾಶವೇಂದೂ, ಬರಿಯ ಆಕಾಶದ್ರವ್ಯವಿರುವ 
ಸ್ಥಳಕ್ಕೆ ಅಲೋಕಾಕಾಶವೆಂದೂ ಹೆಸರು (ಕಾರರ. 0, " ಆಲೋಕಾಕಾಶ ' 
ಪರಾ. [ಸಂ] 


ಲೋಕಾಖ್ಯಾನ 


ಲೋಕಾಖ್ಯಾನ (ನಾ). [ಜೈನ] ಲೋಕದ ಆಕಾರ ವರ್ಣನೆ : ಪುರಾಣ 
ಕಥೆಗಳೊಳು. ಲೋಕಾಖ್ಯಾನೆಮುಂ 'ದೇತಂಖ್ಯಾನಮುಂ . . - ಫಲಾಖ್ಯಾನ 
ಮುಮೆಂದಷ್ಟವಿಧವರ್ಣನಮಕ್ಕುಂ ಅಲ್ಲಿ ಲೋಕಾಖ್ಯಾನಮೆಂಬುದನಂತಾ 
ನಂತಮಪ್ಪಾಕಾಶಬಹುಮಧ್ಯಪ್ರದೇಶದೊಳಸಂಖ್ಕಾತಾತ್ಮ ಪ್ರದೇಶಾತ್ಮಕವರಾಗಿ 
೬7» ಕುಳಾಚೆಳೆ ಸಿದ್ಧಾಲಯ ವಮಾನಾದಿಗಳಾಧಾರಭೂತಮಪ್ಪದಂ 
ಪೈಟ್ಟುದು (ಕಾಂತು. ೦೨). `` ದೇಶಾಖಾನ' ಪರಾ. [ಸಂ] 

ಲೋಕಾಚಾರ (ನಾ). ಜಗತ್ತಿನ ರೂಢಿ -ಸಂಪ್ರದಾಯ : ವೀರಶೈವನ 
ಬಗೆಯದೆಂತೆನಲು ಲಾಲಿಸು ಗೌರಿ ಲೋಕಾಚಾರವರ್ಜಿತಂ ಭಾವಿಸಲುದಾರ 
ಲೋಕುಲೋಕಪರಿಹರಂ ತಿಥಿಲಗ್ನ ನಕ್ಷತ್ರಯೋಗಕರಣಂ (ಮಿಕ್ಕು. ೭-೬-೭) 

[ಂ.] 

ಲೋಕಾನುಗ್ರಹ (ನಾ). ಜಗತ್ತಿಗೆ ಕರುಣೆ ತೋರಿಸುವುದು : 
ಲೋಕಾನುಗ್ರಹಶಾಸ್ತ್ರಾನೀಕಮನುರುಪುಣ್ಯನದಿಗಳಂ ಶ್ರುತಿತತಿಯಂ ನೀಕರಿಸಿ 
ಶೈವಜನಮನನೇಕಾಂಗದಿ ನಿಂದಿಸುತ್ತಮಿರ್ಪರ್‌ ಸವಣರ್‌ ಫಂ. ೩3-೦೦); 
ಪೂಜ್ಯರಾದ ಕಣ್ವರು 'ಗ್ರಹಾರ್ಥವಾಗಿ ಕ್ಷೇಮದಿಂದಿರುವರೆ ? 
(09908: ux-34)- [ಸಂ.] 

ೋಕಾನುಶ್ರೇಕ್ಷೆ (ನಾ). [ಜೈನ] ಹನ್ನೆರಡು ಬಗೆಯ ಅನುಪ್ರೇಕ್ಷೆಗಳಲ್ಲಿ 
ಒಂದು : ಲೋಕತ್ರಯದ ತುತ್ತತುದಿಯೊಳು , ಸಿದ್ಮಕ್ಷೇತ್ರಮಕ್ಕುಂ 
ಅಲ್ಲಿಗೆ ಪೋಪಡೆ ಸಕಲಕರ್ಮಕ್ಷಯಂಗೆಯ್ದೊಡಲ್ಲದೆ ಪೋಗಲ್ಟಾರದೆಂದು 
ಕರ್ಮನಿರ್ಮುಕ್ತ್ಮ ಧನ್ಯಂ ನಿರ್ಮಲಶರ್ಮಾತ್ಮಕಾತ್ಮತತ್ವಮಂ ಭಾವಿಸುವುದು, 
ಲೋಕಾನುಪ್ರೇಕ್ಷೆ (ಕ್ರಾಕಕಾ- ೪೭-೩) ; ಲೋಕಾನುಪ್ರೇಕ್ಷೆ-ಲೋಕವೆಂಬುದು 
ಎಷ್ಟು. ದೊಡ್ಡದು, ಅದರಕ್ಷಿರುವ ಜೀವಗಳು ಯಾವ ಯಾವುವು ? 

ಸಂದಿಯೋ ಅನಾದಿಯೋ ಮೊದಲಾದುವನ್ನು ಭಾವಿಸುವುದು 
(ಕೈಸರ- 68)- 'ದ್ವಾದಶಾನುಪ್ರೇಕ್ಷೆ' ಪರಾ. [ಸಂ. ಲೋಕಾನುಪ್ರೇಕ್ಷ] 

ಲೋಕಾನುಭವ (ನಾ). ಪ್ರಪಂಚಡ ಬಗ್ಗೆ ಇರುವ ಜ್ಞಾನ ; ಲೋಕದ 
ಆಗುಹೋಗುಗಳಿಂದ ಬರುವ ತಿಳಿವಳಿಕೆ : ಲೋಕಾನುಭವ ಏನೇನೂ 
ಸಾಲದು (ಮೂಕಕ್ಕ- ೪)- [ಸಂ.] 

'ಲೋಕಾಪವಾದ (ನಂ) ಜನರಿಂದ ಬರುವ ದೂರು, -- ಅಪವಾದ ; 
ಜನರು ಮಾಡುವ ನಿಂದೆ... ಹೀಯಾಳಿಕೆ ; ಲೋಕಾಪವಾದಕ 
ಪರಾಧಿಯಲ್ಲದೆ ತನ್ನನು ತರಣಿಕುಲಸಂಭವಂ ಬಿಟ್ಟನೆಂದೀ ವನದೊಳರಿಸಿ 
ಪೋದಂ ಸುಮಿತ್ರಾತ್ಮಜಂ (ಕಲಾ. ೦೯-೪೦) ; ಲೋಕಾಪವಾದಕ್ಕೆ 
ಹೆದರಬೇಕು (ನಿಕ. ೩1; ೨೦). [ಸಂ] 

ಲೋಕಾಭಿರಾಮ (ಗು). ೧. ಜನರಲ್ಲಿ ಪರಸ್ಪರ ಪ್ರೀತಿಯನ್ನು 
ಬೆಳೆಸುವ ; ಜನರ ಮನವೊಲಿಸುವಂಥ ; ಜನರಂಜಕವಾದ. (ನಾ)- 
೨. ಯಾವ ಉದ್ದೇಶವೂ ಇಲ್ಲದುದು ; ಸ್ವಾಭಾವಿಕವಾದುದು ; 
ಸಹೆಜವಾದುದು : ಈ ಬಗೆಯ ಮಾತುಗಳು ಎಷ್ಟೊ ಸಲ. ಕೇವಲ 
ಲೋಕಾಭಿರಾಮದ, ಅನಿಸಿಕೆಯ ಮಾತುಗಳಾಗಿರುತ್ತವೆ (ಏಿಮರ್ಕೆ. ೩೦) ; 
ಮದುವೆ ಯಾತಕ್ಕೆ ಮಾಡಿಕೊಳ್ಳಲಿಲ್ಲ ಎಂದು ಲೋಕಾಭಿರಾಮವಾಗಿ ಕೇಳಲು 
(ಕಢಾಮಂ. 29, 08)- [ಸಂ.] 

ಲೋಕಾಯತ (ಗು). ೧. ನಾಸ್ತಿಕತೆಯಿಂದ ಕೂಡಿದ. (ನಾ). ೨. 

ಸ್ತಿಕತೆ; ನಿರೀಶ್ವರ ವಾದ; ಚಾರ್ವಾಕ ಮತ : ಲೋಕಾಯತವೆನಿಸಿದ 
ಚಾರ್ವಾಕೋಕ್ತಿಯನಹಿತಶಕ್ತಿಯಂ ಭೇದಿಸುವಂ.. 


ಲೋಲ 


ಇದು 


« ಜಿನಚಂದ್ರಭೂಭುಜಂ 
(ಾಂತಿಫು. 6-048) ; ವೈದಿಕಸಿದ್ದಾಂತಕ್ಕೂ ಲೊ;ಕಾಯತವೆಂಬ ಚಾರ್ವಾಕ 
ಸಿದ್ಧಾಂತಕ್ಕೂ ವೃತ್ಯಾಸವಿಲ್ಲ (೬0೫: ೧೫). ೩. ನಾಸ್ತಿಕ ; ನಿರೀಶ್ವರ 
ವಾದಿ ; ಚಾರ್ವಾಕ : ತಗೆಯಲ್‌ ಜೈಮಿಸಿ , . , ಬಿಡಲ್ಪುಗೆ ಲೋಕಾಯ 
ತನೆಯ್ದೆ ಸಾಂಖ್ಯನಡಸಲ್ಯಮ್ಮಮ್ಮ ಪಟ್ಟರ್ಕವೀಧಿಗಳೊಳ್‌ ತೂಳ್ಲಿತು ಗೋಪ 
ನಂದಿದಿಗಿಭಪ್ರೋದ್ಭಾಸಿಗಂಧದ್ವಿಪಂ (ಎಕ. ೪, ತನ್ಮರಾ- 06-10 ; 2004) ; 


೭೭೩೭ 


38 


30 


ಲೋಕಿಗ. 


ಇಂತಪ್ಪನರ್ಥ್ಯಮಂ ಭಕ್ತರ್ಗೆ ಕೆಯ್ಯಾರೆ ಕೊಡಲಿಲ್ಲ... ಲೋಕಾಯ 
ತರ್ಗೆ ಸಾರುತಲಿರ್ದಪುದಕಟ (0ರ: ೫-೦೪೪): ನಿರೀಶ್ವರವಾದಿಗಳಾದ 
ಲೋಕಾಯತರು ಇಂದ್ರಿಯಗಳನ್ನೇ ಆತ್ಮವೆನ್ನುತ್ತಾರೆ (ಅನ್ನುತೆ. ೩-೫೬ 
ಶೀತ) - [ಸಂ.] 

ಲೋಕಾಯತದರ್ಶನ (ನಾ). = ಲೋಕಾಯತ ೨: ಸ್ಫೂರ್ತ ಚೀತಸ್ಸಿನ 

- ಗುರಿ ಲ್ಯೊಕಾಯತದರ್ಶನವೂ ಅಲ್ಲ, ಸ್ಫೂರ್ತಪ್ರಾಣಸಿದ್ದಿ 

ದರ್ಶನವೂ ಅಲ್ಲ ಅಥವಾ ದೂರಸ್ಥವೂ ಪ್ರತ್ಯೇಕವೂ ಅದ ಅಧ್ಯಾತ್ಮಿ 
ಕತೆಯೂ ಅಲ್ಲ (ಕರ್ಮಣಾ: ೦೦೪). [ಸಂ,] 

ಲೋಕಾಯತಮತ (ನಾ), `ನಾಸ್ತಿಕತೆ ; ಚಾರ್ವಾಕಮತ : ಚಾರ್ವಾಕ 
ದರ್ಶನವು... ಲೋಕದಲ್ಲಿ ಹರಡಿರುವುದರೀದ ಇದನ್ನು ಲೋಕಾಯತ 
ಮತ ಎಂದು ಕರೆಯುತ್ತಾರೆ (೬4ರ೫. ೧೦). [ಸಂ.] 

ಲೋಕಾಯತವಾದಿ (ನಾ). ಲೋಕಾಯತ ೩ : ಲೋಕಾಯತ 
ವಾದಿಯಂತೆ ಆಸಾಧಿತಗುರುಮತನುಂ (ಶಂದ್ರಶು- ೯-೪೨ ವ): 
[ಸಂ. ಲೋಕಾಯತ ವಾದಿನ] 

(ನಾ)-. ೧- ನಾಸ್ತಿಕತೆ; ನಿರೀಶ್ವರವಾದ, ಚಾರ್ವಾಕ 

P: “ಇದು ಚಾರ್ವಾಕಮತದ ಮತ್ತೊಂದು ಹೆಸರು. 

ಇದರಲ್ಲಿ ದೇಹವೇ ಆತ್ಮವೆಂದೂ; ಪರಲೋಕವಿಲ್ಲವೆಂದೂ ಪಾಪ 

ಪುಣ್ಯಗಳಿಲ್ಲವೆಂದೂ ಇ:ದ್ರಿಯಇಚ್ಛೆಯನ್ನೇ ತೃಪ್ತೆಪಡಿಸುವುದು 

ಸುಖವೆಂದೂ ಬಗೆಯುವ ವಿಚಾರಗಳಿರುತ್ತವೆ. ಇದಕ್ಕೆ ಬೃಹಸ್ಪತಿ 

| ಮತವೆಂದು ಮತ್ತೆಂದು ಹೆಸರು ಇದೆ” '(60ಥ. ಕೈತಕಾಿರಿರಾಿಕ 
ಕಲಳ) ; ಮಹಾಮತಿ ಸಂಭಿನ್ನಮತಿ ಶತಮತಿಗಳ' ಲ್ಯೋಕಾಯ್ತೂಕ 
ಯೋಗಾಚಾರ ಮಾಧ್ಯಮಿಕ ಮತವಿತಥಾಭಿಧುಯಿಗಳ್‌ ಜೀವಾಭಃವಮನೆ 
ಪಿಡಿಯಚ್ಚುವಿಡಿದು (6ಂಛ್ಯ. ೨-೩ ನ). ೨, ಚಾರ್ವಾಕಮತಕ್ಕೆ ಸೇರಿದ 
ವ್ಯಕ್ತಿ ;. ನಾಸ್ತಿಕ ; ನಿರೀಶ್ವರವಾದಿ : ಚೈತನ್ಯದಿಂದ 'ಕೂಡಿರುವ 
ದೇಹವೇ ಆತ್ಮನು.ಎಂದು. ಸಾಮಾನ್ಯಜನರೂ ' ಲ್ಯೋಕಾಯತಿಕರೂ 
ತಿಳಿದು ಕೊಂಡಿರುವರು (ಅ್ರಹ್ಮಣ. ೨೩). 

[ಸಂ,] 

ಲೋಕಾಯ್ತವೊಟಿಲ್‌ (ನಾ). ಒಂದು ಊರಿನ ಹೆಸರು; ಕೂರವಾಡಿ 
ಮೂನೂಜರ ಬಳಿಯ ಲ್ಲೋಕಾಯ್ತವೊಟಲುಂ ಗುಣ್ಣೇಅಕೊಲ್‌ ಇರ್ಪ್ಪತ್ತ 
ನಸಲ್ಕು ಮತ್ತರ್‌ಕ್ಕರಿಯ ಕೆಯ್ಯಂ . 


ಲೋಕಾಯತಿಕ 
ಮತ, 


3 


“7 ಕೊಟ್ಟರ್‌ (ಎಳ. ೫, ಹೊಳಲ. 
೨೩-೧೮ : 968) - [ಲೋಕಾಯ್ತ್ಯ 4. ಪೊಟ್‌ ] 
ಲೋಕಾರೂಢಿ (ನು). ಲೋಕರೂಢಿ; ಲೋಕಾರೂಢಿಯಾಗಿ 
ಈಗಿನ ಕಾಲದ ಮದುವೆ ಮುಂಜಿ ಎಚಾರಗಳಲ್ಲಿ ಚರ್ಚೆ ಮಾಡುತ್ತಾ 
ಇದ್ದರು(॥೧ಠ. ೨); ಅದು , . - ಲೋಕಾರೂಢಿಯ ಮಾತಾಗಿ 
ಹೋಗಿತ್ತು (ಪುನರು. ೪೬೩). p ಇದು ಆ ಸಿದ್ಧ ರೂಪವಾದರೂ 
ಪ್ರಯೋಗದಲ್ಲಿ ಅಂಗೀಕೃತವಾಗಿದೆ. (5 ಲೋಕರೂಢಿ] 
| ಲೋಕಾಲೋಕ (ನಾ). ಭೂಮಿಯನ್ನು ಗೋಡೆಯಂತೆ ಸುತ್ತುಗಟ್ಟಿ ಕ 
ಅವ್ಯಕ್ತಲೋಕದ ಕತ್ತಲೆಯಿಂ ಬೇರ್ಪಡಿಸುವುದೆಂದು ಭಾವಿಸ 
ಲಾದ , ಪೌರಾಣಿಕಪರ್ವತ ಶ್ರೇಣಿ; ಚಕ್ರವಾಳ : ಪರಮಾಗಮ 
ಮೂರ್ತಿ ಚರಾಚರಲೋಕುಲೊ:ಕಸಂಪ್ರದಾಯಿನಿ ವಿಬುಧೋತ್ಕರ 
ಮಾನಸಾಬ್ದವಾಸಿನಿ ಸರೆಸ್ವತೀದೇವಿ ವರದೆಯಕ್ಕೆಮಗೆಂದುಂ (ಉವ್ಮಾವ, 3 


ನೀಳ) ; ತರಣಿ ಲೋಕುಲೋಕಪರ್ವಠಾಗ್ರಮನಂತು ತಿರುಗುವಂ 
(ಕಾನ30- 6-00). * ಚಕ್ರವಾಡಿಕೆ ' ಪರಾ. [ಸಂ.] 

ಲೋಕಿಗೆ (ನಾ). ಜಗತ್ತಿನಲ್ಲಿರುವವನು ; ಮಾನವ; ಸಾಮಾನ್ಯ 
ಮನುಷ್ಯ : ಮದ್ವಚನಮನತಿಕ್ರಮಿಸಿ ನಡೆಯದಿರರೀ ಲೋಕಿಗರ್‌ 


ನಂಕಿಗರ್‌ ಭಯದೊಳು (೩50. 50-08) ; ಲೋಕಿಗರ ಮನದ ಕತ್ತಲೆಯ 


ಲೋಕೇಶ ೭೭೩ರ ರೋಚಕ 
ನೋಡಿಸಲೆಂದು ಒಳ್ಳನದಿ ನೀ ಪಿಡಿದ ಪಂಜು (ಕಗದ್ಮ- ೩೩)- (ಗಗತಾ- ೪೪೪). ೨. ಚಾವುಂಡರಾಯನೆಂಬ ಕವಿಯು ಬರೆದ ಒಂದು 
[ಲೋಕ ೬ - ಇಗ] || ಸ್ರಾಚೀನ ಕನ್ನಡಗ್ರಂಥದ ಹೆಸರು. ೧ ೨: ಮೇದಿನಿಯುಪಕಾರಂ 
ಲೋಕೇಶ (ನಾ ) ೧: ಜಗತ್ತಿನ ಒಡೆಯ. ೨. ಬ್ರಹ್ಮ.| | ಚುಗಳಿನಿತೊಳ ರ್ದು ಬುಧೋಪಾದೇಯವತಾದ ದೂಸಜ* 


೩. ವಿಷ್ಣು: ಲೋಕಸಂರಕ್ಷಕ ಅಸುರಸಂಹುರಕೆ ಲೋಕೇಶ ಪುರಂದರ 
ವಿಠ್ಠಲ (ಪುರಂದ. ರಾ- ೩-6೭-೬). ೪. ಶಿವ. ೫. ಜಿನ; ತೀರ್ಥಂಕರ : ಸು 
ವಿಜ್ಞಾನೋಪಯೋಗಂ ಸುರಪತಿಗುಪವಿಷ್ಟಾಸನಾಕಿಂಪದಿಂದಂ ಬರೆ ಕಂಡೈರಾ 
ಮಹಾದೇವಿಯರುದರದೊಳಂ ಬರ್ಪ ಲೋಕೇಶನಂ (08: ೪-0೬೨): | 
[ಸಂ.] 

ಲೋಕೈಕಚಕ್ಷು (ನಾ). ಜಗತ್ತಿಗೆಲ್ಲ ಒಂದೇ ಕಣ್ಣಿನಂತಿರುವವನು ; 
ಸೂರ್ಯ:  ಲೋಕ್ಕೆಕಚಕ್ಷು ನವಕಮಲಾಕರಬಾಂಧವನನೇಕದಿತಿಸುತ | 
ಸಮರಾ[ನೀ]ಕಭಯಂಕರನೆರಡು ವನೀಕಂಗಳನಡರೆ ನೋಡುವಂತುದಯಿಸಿದಂ 
(ಶಂಕಾ, ೦೦-80) - [ಸಂ. ಲೋಕ್ಕೈಕಚಕ್ಷುಸ”] 

ಲೋಕೈಕವೀರ (ನಾ). ಜಗತ್ತಿಗೆಲ್ಲ ಒಬ್ಬನೇ ವೀರ ; ಮಹಾಶೂರ : 
ನೂಕಿ ಕವಿದುದು ಮಂದಿ ಮಧ್ಯದೊಳೀಕೆ ಮೆಲ್ಲನೆ ಬರುತಲಾ ಲೋಕೈಕ 
ವೀರನ ಕಂಡಳು ಬಾಣಸಿನ ಬಾಗಿಲಲ್ಲಿ (ಗಾಂ: 8-00) ; ಕುರುವಂಶ 
ಶರಧಿಯ, ಸುಧಾಸೂತಿ ಲೋಕೈಕವೀರನುಮವನು ಕೇಳರಿಯೆಯಾ ? 
(ತತ್ರಾಂಗ- ೩೬-೦೦೦೪). [ಸಂ.] 

ಲೋಕೋಕ್ತಿ (ನಾ). ೧- ಪ್ರಸಿದ್ಧವಾದ ಮಾತು : ಗಾದೆ; ನಾಣ್ಣುಡಿ : 
ಮುಕ್ತಿಯೊಳುದ ನಂಬುಗೆ ಮನಂಬುಗದಲ್ಲಸುಖುಶಿಗೆಂಬ ಲೋಕೋಕ್ತಿಯಿಂ 
(ಉತ. ೦-೪); “ಮಾನವನು ತನ್ನ ನಡತೆಯಿಂದ ತಾನೆ ಹಾಣದ” 
ಎಂಬುದು ಒಂದು ಲೊಕಿಕೋಕ್ತಿ (ಕೀಠಾಕ್ಮ- 330) ; 'ಮಿಷ್ಕಾನ್ನಮಿತರೇ 
ಜನಾ।' ಎಂಬುದು ಲೋಕೋಕ್ತಿ (ಏಜರ-,21% ೨8೯): ೨. ಜನಸಾಮಾನ್ಯರ 
ಮಾತು,--ನುಡಿ. [ಸಂ.] 

ಲೋಕೋತ್ತರ (ಗಂ). ೧. ಜಗತ್ತಿನಲ್ಲಿಯೆ ಮಿಗಿಲಾದ ; ವಿಶ್ವದಲ್ಲಿ 
ಅತಿಶಯವಾದ : ಪಿರಿದುಂ ಸಮಾಸವಾಾಗಿರೆ ವಿರಚಿಸುವುದು ತನದೋಜ 
ಮಕ್ಕುಂ  ಲೋಕೋತ್ತರವರ್ಣನಂ ವಿಶೇಷಣ ಪರಪ್ರಕರ್ಷೋಕ್ತಿಯುಕ್ತ 
ಮಪ್ಪುದುದಾರಂ (ಉಾಪ್ಮಾರ-೩೦೫)- (ನಾ)- ೨. ಅಸಾಧಾರಣವಾದುದು; 
ಅಸಾಮಾನ್ಯವಾದುದು: ಮೊಗಕ್ಕೆ ಮೆಯ್ದೆತ್ತ ಬೆಮರ್‌ ಮನಂಗೊಳಿಸೆ. 
ಭೂಪತಿಯಂ ಬೆಸವೇಬ್ವಿ ಗುರ್ವು ಲೊಃಕೋತ್ತಕವೂಗೆ ವ್ಯೀರಭಟನೇಂ 
ಪೂಣ್ದನೋ (ಣ88- ೩-೬6) ; ವರಾಟ್ಬುದಾತ್ಮಹಿತಂ ತಾನಿದು ದುರ್ಗ 


ಸಿಂಹನ ಮತಂ ಲೋಕೋತ್ತರಂ ಧಾತ್ರಿಯೊಳ್‌ (ಕತತ. ೦೯೯-೦೪): 


ರಮಣೀಯವೆಂದರೆ ಲೋಕೋತ್ತರವಾದ ಅನಂದವನ್ನುಂಟುಮಾಡ 
ತಕ್ಕುದ್ದು (ಉಂ: 0): 3, ಜಗತ್ತಿನಲ್ಲಿ ಶ್ರೇಷ್ಠನಾದವನು,. 
ಮಿಗಿಲಾದವನು ; ಅತುಳತಪ;ಶೀಲಮಂ ಮಾಡೆ ಲೋಕೋತ್ತರ 


ರಾಚುರ್ಯರೆಮ್ಮಂ ನಿಯಮಿಸುಗೆ ನಿಜಾನುಗ್ರಹಪ್ರೌಢಿಯಿದಂ (ಕತ್ತು: 
0-4); ನನಗೆ ಲೋಕೋತ್ತರನಾದ ಒಬ್ಬ ಮಗನಾಗಬೇಕು (ರತರಾ- 0೩)- 
[ಸಂ.] 
ಲೋಕೋದ್ಧಾರ (ನಾ). ಜಗತ್ತನ್ನು ಮೇಲಕ್ಕೆತ್ತುವುದು ; ವಿಶ್ವ 
ವನ್ನು ರಕ್ಷಿಸುವುದು: ಲೋಕೋದ್ಧಾರದ ವೃಷ್ಟಿಯಿಲ್ಲದೆ. ತಾವು 
ಅಮರರಾಗಬೇಕು ಎಂಬ ಉದ್ದೇಶದಿಂದ ಅಮೃತಮಂಥನ ಮಾಡಿದರು 
(ರೆತಂಬಾ- ೦೬೦), [ಸಂ.] 
ಲೋಕೋಪಕಾರ (ನಾ). ೧. ಜನಕ್ಕೆ ಉಪಕಾರ ಮಾಡುವುದು ; 
ಲೋಕಕ್ಕೆ ಹಿತವನ್ನುಂಟುಮಾಡುವುದು : ಅತಿ ಕುಶಲಜ ಲೀಲಾಚಾರ 
ಲೋಕೋಪಕಾರೋದಿತ ಪರಮಗುಣೈಕೋದಾರ ಧೀರಾಧಿಕಾರಂ 
(ಕ00- ೩-೨೦೯); ಯೌವನ ಕೂಡೆ ಲೋಕೋಪಕಾರವೆ ಕೈವಲ್ಕವಹುದು 
(ಕಡತ. 8-80), ಸುತನೆ ತಿಳಿ ಲೋಕೋಪಕಾರಕೆ ಹಿತದಿ ಜನಿಸಿದೆವು 


10 


38 


ಲೋಕೋಪಕಾರಮೇನನ್ವರ್ಥಂ (ಊಕೋಶ- ೦-೨೬ ರೀಕಿಕೆ). 
[ಸಂ.) 
ಲೋಕೋಪಕಾರಕ (ಗು). ಜಗತ್ತಿಗೆ ಉಪಕಾರ ಮಾಡುವ; ವಿಶ್ವಕ್ಕೆ 


ಹಿತವನ್ನುಂಟುಮಾಡುವ. ಸಂ] 
(ಲೋಕೋಪಚಾರ (ನಾ). ಲೌಕಿಕನು ಮಾಡುವ ಉಪಚಾರ.- ಸೇವೆ : 
ಲೋಕೆ ಕ ಸಕ್ಕೇಟ್‌ವೆನಯ್ಮಾ ಮನದ ತಾಮಸ ಬಿಡದು 


ಮನದ ಕಪಟ ಬಿಡದಯ್ಸಾ (ನಸನ- ೨60). [ಸಂ.] 

(ಲೋಕೋಪಯೋಗಿ (ಗು). ಸಾರ್ವಜನಿಕರಿಗೆ ಉಪಯೋಗಕರವಾದ,- 

ಬಳಕೆಗೆ ಬರುವ : * ಲೋಕೋಪಯೋಗಿಇಲಾಖೆ ' ಪರಾ. 

ಸಂ. ಲೋಕೋಪಯೋಗಿನ್‌] 

| ಲೋಕೋಪಯೋಗಿಇಲಾಖೆ(ನಾ). ಸಾರ್ವಜನಿಕರಿಗೆ ಉಪಯುಕ್ತವಾದ 
ಕಾರ್ಯವನ್ನು ಮಾಡುವ ಇಲಾಖೆ; ಮರಾವಮಂತ್ತು ಇಲಾಖೆ : 
ಇಂದು ವಿಧಾನಸಭೆಯಲ್ಲಿ ಲೋಕೋಪಯೋಗಿಇಲಾಖೆಯ ಬೇಡಿಕೆಗಳ 
ಮೇಲಿನ ಚರ್ಚಿ ನಡೆದಿದೆ (9). [ಲೋಕೋಪಯೋಗಿ -- ಇಲಾಖೆ] 

ಲೋಗ (ನಾ). ೧- ಜಗತ್ತಿನಲ್ಲಿರುವ ಜನ. ೨. ಬೇರೆಯವನು ; ಅನ್ಯ ; 
ಪರಕೀಯ : ನರಪಂಗೆಂತೆಂದೊಡಂ ಲೊಗನೆ ಗಡ ಜನನೀಭ್ರುತೃ. 
(ಕಸ್ತಶು- 4-9) ; ನೀ ಬೇಜಕಿನಗೆ ಲೋಗನೆ ಕಂದ (ಕುನ್ಮಾರೋ, 0-28) ; 
ಇವಂ ತನ್ನವನಿವಂ ಲೋಗನೆನ್ನದೆ! ನಯಂಬಿಡಿದು . . . ಅರಸುಗೆಯ್ಯು 

| ತುಮಿರ್ಕುಂ (ಕುಣತ. 0೦-೬೨): ಸಿ.ಸಾಮಾನ್ಯಮನುಷ್ಯ ; ನಾಡಾಡಿ; 
ಎಗ್ಗೆ : ಲೋಗ-ಲೋಕವಜನ, ಸಾವನಾನ್ಯ ವ್ಯಕ್ತಿ” (34 tae ೩೪) ; 
ಲೋಗನಂದೆನೆು. ನಿನ್ನ ಚೆರಣಕೆ ಬೈಗೆಯನು ಬರಿಸಿದೆನು. (6. ೦-೦೬-೨೦), 

ಲೋಗರ, ಲೋಗರು (ಬಹುವ) ; ರಿಗೆ ಸುರಿಯೆ ನೊಳವುಗಳ 

ಮುಸುಜಕೊಂಡು ತಿನೆ ಪೇಸಿದನಾಗಿ ಲೋಗೆರ ಮನೆಗಳೊಳ್‌ ಭೈಕ್ಷಮಂ ಬೇಡಿ 
(63ರ: ೦3೨-೨೪); ಲೋಗರ ವಸ್ತುವಂ ಕೊಳಲುಗದು (ಶಂತತಂ' ೪-0); 
ಲೋಗರ ಮನೆಯ ಬಾಗೆಲ ಕಾಯ್ದೂಕೊಂಡಿಪ್ಪುವು ಕೆಲವು ದೈವಂಗಳು 
(೪4ರ, 8೫2); ಮೋಡಿಗೊಳದೆ. ಲೋಗರುಚಿತಮೆನಲೊಯ್ಯನೊಯ್ಯನೆಯನು 
ವಾಗಿ ನುಡಿವುದು (ಕರಿಂ. ೪-00), [< ಸಂ. ಲೋಕ] 

ಲೋಗು (ಕ್ರಿ)- ಹಿಂಜರಿ ; ಹಿಮ್ಮೆಟ್ಟಿ : ರಾವಣನ ಬರಹೇಳು ರಣಸಂಭಾ 
ವನೆಗೆ ಲೋಗಿದಡೆ ಸೀತಾದೇವಿಯಂ ತಂದಿತ್ತು ಬದುಕೆಂದೆನುತಲರುಹೆಂದ 
(6ನ00. 3-6-08); ಮೈದೆಗೆಯೆ ಮರಣ ಸನ್ನಿಹಿತ ರಣಕೊದಗಿದರೆ. ಕೈದು 
ಗಳಿಗಶನಮತಿದೂರಪಂಥಾನಗರಿಗೈದಲೊಂದೆಡೆಯ ಮುಂಗಡೆಯ ಶತ್ರು 
ಗಳಿಂಗೆ ಲೋಗಿದಪಕೀರ್ತಿಯಹುದು (ಪೀ, ೬-೨೬-೩೩). 

[.-ತೆಲು. ಲೋಗು] 

ಲೋಗೇಶ್ವರ (ನಾ). “ಲೋಯಿಸರ (?)” (೧೫: ಕೋಕ): ಶರಸಂಧಾನ 
ಕ್ರಿಯೆಯೀಂದೆರಡುಂದೆಸೆಗೆಸುತಮುಂತೆ ಪರಿಯಿಸಿ ಲೋಗೇಸ್ವರದೊಳಗೆ 
ಬಂಡಿವರಿಪಂತಿರೆ ಚಕ್ರವ್ಯೂಹದೊಳಗೆ ಪರಿದತ್ತು ರಥಂ (00೫. ೦೨-೦೨). 

[€ ಲೋಯಿಸರ?] 

ಲೋಚಕ (ನಾ). ೧. 'ದಡ್ಡಮನುಷ್ಯ:; ಮೂರ್ಪ. ೨. ಕಣ್ಣಿನ ಪಾಪೆ,- 
ಹಾಹೆ. ೩. ದೀಪದ ಮಸಿ ; ಕಾಡಿಗೆ. ೪: ಮಾಂಸದ ಗರಣೆ. . 
೫. ಹಾವಿನ ಪೊರೆ. ೬. ಹೆಂಗಸರು ಹಣೆಯಲ್ಲಿ ಧರಿಸುವ ಆಭರಣ; 
ಹಣೆಬೊಟ್ಟು- ೭. ಒಂದು ಬಗೆಯ ಕಿವಿಯ ಆಭರಣ. ೮. ಬಾಳೆಗಿಡ. 
೯. ಕಪ್ಪು ಅಥವಾ ನೀಲವರ್ಣದ ಉಡುಪು. ೧೦. ಬಿಲ್ಲಿನ ಹಗ್ಗ; 
ಹೆಡೆ. ೧೧. ಸುಕ್ಕುಗಟ್ಟಿದ ಚೆರ್ಮ. [೫0.7 


ಲೋಚನ 


ಲೋಚನ (ಗು). ೧. ಹೊಳೆಯುವ; ಪ್ರಕಾಶಿಸುವ: ೨. ಕಾಣಿಸುವ 
ಸೋಚಿಸುವ; (ನಾ). ೩. ಕಾಣುವಂತೆ ಮಾಡುವ ಅಂಗ ; ಕಣ್ಣು; 
ನಯನ : “ದೃ, ದೃಷ್ಟಿಃ, ನೇತ್ರಂ, ಲೋಚನಂ , . , ಅಕ್ಷಿ-ಈ ೯ 
ಕಣ್‌ (ಹರಡು. 6೩-೩೬೩) ; ಕಳಕಂಠಲೋಚನಚ್ಛವಿವಿಳಾಸಮಂ 
ತಳೆದ ನೀಲ ಪಾಟಳ ಜಂಬೂಫಲಾಳಿಯಂ (ಗರಂ: 6೬) 5 ಬಗೆ ಮಾಲ್‌ 
ಲೋಚನದೊಳೊಗೆವ ಸುಖಜಲ (೬8೧. ೩-೭೦) ; ಕಾಚು ವೀಳಯಕಿಂಬು 
ಲೋಚನಾಂಜನಕಿಂಬು (1ರ. 33). ೪. ದೃಶ್ಯ; ನೋಟ. 
೫. [ಗಣಿತ] ಎರಡು ಎಂಬ ಸಂಖ್ಯೆಯ ಸಂಕೇತ : ಯಮಳ, 
ಲೋಚನ, ದಂಪತಿ ಇಂತಿನಿತುಂ ೨ಕ್ಕೆ ಪೆಸರು (ಕೃತತಾ- ೦೦). [ಸಂ] 

ಲೋಚನಜಲ, ಲೋಚನಜಳ (ನಾ). ಕಣ್ಣೀರು ; ಕಂಬನಿ; ಅಶ್ರು. 
ಲೋಚನಜಳ ; ಲೋಚನಜಳನಿಪತನಭಯಸಾಚೀಕೃತವದನೆ ವಿಮುಖ 
ವಿಧಿಯಂ ತೋರ್ಪಂತೆ (6೫ರ: ೭-೪೪)- [ಸಂ.] 

ಲೋಚನಜಳ " ಲೋಚನಜಲ ' ನೋ. 

ಲೋಚನವಾರಿ (ನಾ). - ಲೋಚನಜಲ : ಬಸವಯ್ಯಂ ಪ್ರಳಾಪಿಸು 
ತೊಂದನೊಂದಂ ಕಿನ್ನರನ ಗುಣವೃಂದಮಂ ನೆನೆನೆನೆದು ಲೋಚನವಾರಿಯಲಿ 
ನನೆದು (08: ೬-೪) ;  ಹೈದಯಶಿಖಿಯುಆಕಿ, ತಳಿತು ಲೋಚನವಾರಿ 
ತುಳುಕಿತು (ಕುಣ್ಮಾರ್ರೋ: ೬-6). [ಸಂ,] 

ಲೋಚನಶ್ರುತಿಪ (ನಾ). ಸರ್ಪಗಳ ಅಧಿಪತಿ ; ಆದಿಶೇಷ : ಕ್ರತುಭುಜರ 
ಸುಡಲು ಗರಳವನುಗುಳ್ಳೆ ಲೋಚನಶ್ರುತಿಪ [ಕ೫೫*- ಲೋಚನದ ಶ್ರುತಿಪ] 
ನಂತಚಲಾವೃತತ್ವದಿಂ . - . ಒಪ್ಪಿತು ಸಮುದ್ರಂ (04659. 0-೨೩)- [ಸಂ.] 

ಲೋಚನಾಂಬು (ನಾ). ೨ ಲೋಚನಜಲ : ಲೋಚನಾಂಬುಗಳುಕ್ಕಿದವು 
ಕಳವಳಿಸಿದವು.ಕರಣೇಂದ್ರಿಯಾದಿಗಳು (ಕುಠ್ಮಾಳಿ. 39-೩). [ಸಂ] 

ಲೋಚನಾಂಶು (ನಾ). ಕಣ್ಣಿನ ಕಾಂತಿ : ನಡು ನಡಪಿತ್ತು ತನ್ನೆನೆನೆ 
ಮೆಯ್‌ ಬಡವಾದುದು ಲೋಚನಾಂಶುಗಳ್‌ ಬಿಡೆ ತೊಡರ್ದಂತೆ ಗಂಡ 
ಯಂಗಳಂ ಬಳಿದಾದುದು. (ತಂತ್ರಫು- 3-039) ; ಲೋಚನಾಂಶು ಸೆಳೆಮಿಂಚು 
(88: ೦೪-6೭). [ಸಂ.] 

ಲೋಚಮಸ್ತಕ (ನಾ). ಒಂದು ಬಗೆ ಮತ್ತು ಅದರ 
ಕಾಳು; ಓಮ: “ಖರುಶ್ವಾ, ಕಾರವೀ , ., ಲೋಚವಮಸ್ತಕಃ-೫ ಓಮದ 
ಹೆಸರುಗಳು” [CS 0) ; “ಕಲ್ಲಿಕೆಹೂ, . , ಮಯೂರಶಿಖ್ಲ್ಯ 
ಲೋಚಮಸ್ತಕ, ಹೊರೆಯೆಸುಸವ” (148: ೩೦)- [ಸಂ.] 

ಲೋಚು (ನಾ). ೧. [ಜೈನ] ಮುನಿಧರ್ಮಗಳಲ್ಲಿ ಒಂದು; ತನ್ನ 
ತಲೆಯ ಮತ್ತು ಮುಖದ ಕೂದಲನ್ನು ತಾನೇ ಕಿತ್ತ ತೆಗೆಯುವುದು 
ಅಥವಾ ಬೇರೆಯವರಿಂದ ಕೀಳಿಸಿಕೊಳ್ಳುವುದು ; ಲುಂಚನಕ್ರಿಯೆ ; 
ಲೋಟಿಂಗಾಆದೆ ತಪಮಂ ಕೆೊಳಲಂಜಿ ಮೆಲ್ಲನಲ್ಲಿಂ ಜಗುಟ್ಟುಫೋಗಿ ತಲೆಯಂ 
ಬೋಳಿಸಿಕೊಂಡು ಬ್ರಹ್ಮಚಾರಿವೇಷಮಂ ಕೈಕೊಂಡು (ರರ್ಶಾಮ್ಮ - ೬-೩೩); 
ಮುನಿಕುವರರು ಬಿಟ್ಟ ವಸ್ತ್ರಾಭರಣ ಲೋಚನ ಕೇಶಗಳನೊಯ್ದು ಸುರರು 
ವನಧಿಯೊಳಿಂಬಿಟ್ಟರು (ಕರಕ: ೭೦-೦೪). ೨. ' ಲುಂಚನಕ್ರಿಯೆಯ 
ಸಂದರ್ಭದಲ್ಲಿ ನಡೆಸುವ ಸಮಾರಂಭ: - ಉತ್ಸವ ; ಜಿಸುಗುಮತಿಗಳ 
ಸಿದ್ದ ಸಾಧಕ ಮುನಿಗಳೆಂಬವದಿರುಗಳನು ನಾ ಮುನಿದು ಕಚ್ಚುಟ ಕಂತೆ 
ಬತ್ತಲೆ ಬೋಳು ಜೆಡೆ ಲೋಚು ಅನಶನವ್ರತ ನಾರುಬೇರೆಂಬನಿತಜಲಿ 
ದಂಡಿಸುವೆ ನಾ (ಶ್ರಕುೀ. ೩-೩) ; ತನುವೆರವೆಂಬುದ ದೃಢಮಾಳ್ಬುದಕೆ 
ಲೋಚು (668. ೭೦-೪೪) ; ಲೋಚು ಮುಗಿದ ಮೇಲೆ ಜಿನಗಂಥೋದಕ 
ವನ್ನು ಮುನಿಯ ತಲೆಗೆಲ್ಲ ಸವರಿದರು (ರಾಕಾ: 0)- ೩. ತಲೆಯ 
ಕೂದಲು,.ಕೇಶ(?): ಅಣಿವೇ ಗುರು ಆಚಾರವೆ ಶಿಷ್ಯ ಜ್ಞಾನವೇ ಲಿಂಗ 
ಪರಿಣಾಮವೇ ತಪ ಸಮತೆ ಎಂಬುದೇ ಯೋಗ ನೋಡಾ ಈಸುವನಚಾಯದೆ 
ಲೋಚು ಬೋಳಾದರೇನು ಮಹಾಲಿಂಗ ಕಲ್ಲೇಶ್ವರದೇವರು ನಗುವರು 


ಸಸ 
ಸಸ್ಯ 


೭೭೩೯ 


ಲೋಡು, 


(244- ೦೬-೩೨) ; ಲೋಚು ಬೋಳಾಗಿ ಜೆಡೆಗಟ್ಟಿ ದೆಸೆದೆಸಿಗಳಂ ತಿರುಗಿ 
ಭಿಕ್ಷಂಂದೇಹಿಯಾದ ಸಂದೇಹಿಗಳ ಶಿವನೊಲ್ಲನು (8506- 13-340). 
[ಸಂ. ಲುಂಚ್‌] 
ಲೋಚುಗೆಯ್‌ (ಕ್ರಿ). ಜಿನದೀಕ್ಷೆ ಕೈಕೊಂಡವರ ಕೂದಲನ್ನು ಕೀಳು ; 
8 | ಲೋಚುಮಾಡು : ದೇವತೆಗಳ ಮಾಡಿದಾಹಾರಮಂ ರ೩ಯರ್ಗೆ 
ಚರಿಗೆಮಾಡಲಾಗದೆಂದು. ಬಾರಿಸಿಯವರ್ಗೆ ಲೋಚುಗೆಯ್ದು ಬ್ರತಂಗಳ 
ನೇಜ್‌ಸಿ (ಕರ್ಮಾರಾ- ಇಂಡ) ; ಲೋಚುಗೆಯ್ದಂಕಕಾಜಿಂಗೆ , . . ಪಂಚ 
ಮಹಾವ್ರುತಂಗಳನೇಲಾಸಿ (೭ಂಕಂ. 00-80 ಠ) ; ಬೆಳುವಲ್ಲ ಮಲಿನ 
ದೇಹದ ಲೋಚುಗೆಯ್ದ ಬೋಳ್ಳಲೆಯ , . . ಜಿನಗುರುಗಳು (ಇ%ರತ್ಯ. 
[ಲೋಚು--ಕೆಯ್‌) 
ಲೋಟ "ಲೋಟ್ಸಾ' ನೋ. 
ಲೋಟಕ (ನಾ). ತುಳಿಯುವವನು ; ಮೆಟ್ಟುವವನು : “ಲೋಟಕ್ಕ. 
ಲೋಟಮಾನ;, ಈ ೨ ತುಳಿವಂ” (ಇಕಕ್ಕ. 040). [ಸಂ,7 
ಲೋಟನ (ನಾ). ೧. ಉರುಳುವಿಕೆ ; ಬೀಳುವಿಕೆ : 'ಲೋಟಿಸು' ಪರಾ. 
ಪಿ, ತುಳಿಯುವಿಕೆ; ತುಳಿತ : “ಲುಟ್‌ . , . ಲೋಟು।, ಲೋಟನಂ. 
ಲೋಟನೀಯಂ, ಈ ೬ ತುಳಿ” (೫ರಕ್ಕ- 040). [ಸಂ.] 
ಲೋಟಾ, ಲೋಟ, ಲೋಟಿ (ನಾ). ಮಣ್ಣು ಅಥವಾ ಲೋಹದ 
ಸಣ್ಣ ಕುಡಿಯುವ ಪಾತ್ರೆ: ಅನನ ಫಲಾರವೈದರೆ ಲೋಟಾ ನೀರು 
(ಕಾಲ: ೨೪) ; ನಮ್ಮ ಲೋಟಾಗಳಲ್ಲಿ ಮತ್ತೊಂದು ಸಲ ಕಾಫಿಯನ್ನು 
ಬಗ್ಗಿಸಿದಳು (58ರ. ೫, ೪೬9). ಲೋಟ : ಪಕ್ಕದ ಸ್ಟೂಲಿನ ಮೇಲೆ 
ಹೊಳಪಿನ ಕಂಚಿನ ಕೂಜ, ಲೋಟ (6/16. ೬೦) ; ಅವನ ಹಾಸಿಗೆಯ 
ಪಕ್ಕದಲ್ಲಿ ಒಂದು ಚಂಬು, ಅದರೆ ಪಕ್ಕದಲ್ಲಿ ಒಂದು ಲೋಟವಿತ್ತು 
8). ಲೋಟೆ : ಒಂದು ಲೋಟಿ ಬಾಯಾರಿಕೆಯನ್ನು ತಾನೇ 
ತಂದು ಕೊಟ್ಟನು (ಕುಡಗಾಮು- ೬೪). [4-ಅರ. ಹಿಂ. ಮರಾ, ಲೋಟಾ] 
ಲೋಟ್ಠಾ (ನಾ). ಒಂದು ಬಗೆಯ ಪಾರಿವಾಳ: ಲೋಟಾ ಎಂಬ 
ಪುರಿವಾಳಗಳು ನೆಲದ ಮೇಲೆ ಉರುಳುತ್ತ ಹೋಗುತ್ತವೆ [CN 
೩-೧೦೦): [2] 
ಲೋಟಿಸು (ಕ್ರಿ). ಉರುಳಿಸು ; ಕೆಡವು; ಬೀಳಿಸು: ಅಗಡಿಯಲಿ 
ಲೋಟಿಸಿ ನಿರಂತರ ಲಗಡಿಯಲಿ ಲಾಗಿಸಿ , . , ಹೆಣಗಿದರು (ಕುನ್ಮಾಸ, 
೨-೪೪; ವಿಗಡರದ ಲೆಕ್ಕಿಸದೆ ಲೋಟಿಸಿ ಮಗುಚಿದರು. (ಕುನ್ಮಾಳ. gs 
[ಲೋಟನ ... ಇಸ್ಕು) 
ಜಯಗೆ ೋಪಕನ್ಯಕಾಕಾಮಕಲೆ ಶಾಸ್ತ್ರಪ್ರಭೆಲೋಟಿ 


0೨-೬೪), 


[CU 


ಲೋಟು (ನಾ). (?): 


ನೊಳು ತ್ರಿವಳಿಕುಕ್ಷ ಜಯವನಧಿದಕ್ಷಾ (ಶ್ರೀಕೃತ- 0). [?] 
ಲೋಟೆ “ಲೋಟ್ಕಾ' ನೋ. 
38] ಲೋಡನ (ನಾ). ೧. ಕದಡುವಿಕೆ ; ಕಲಕುವಿಕೆ ; ಮಥನ. ೨, 
ಪ್ರಚೋದನೆ. [ಸಂ,] 
ಲೋಡಿಗೆ (ನಾ). ಒರಗಿಕೊಂಡು ಕೂತುಕೊಳ್ಳ ಸಲು! » ಅರಳೆ 


ಮೊದಲಾದುವನ್ನು ತುಂಬಿ ಮಾಡಿದ ಮೃ ದುವಾದ ದಿಂಬು: 
ಬಳಿಯ ಚೌರಿಯ ಹೊಟಯ: ಚಿತ್ರಾವಳವಿಧಾನದ ಹಾಸುಗಳ ಹೊಂಬಳಿಯ 
ತೆರೆಸಿರೆಗಳ ಛತ್ರ ವೃಜನ ಸೀಗುರಿಯ ಹೊಳೆವ ಪಟ್ಟೆಯ ಲೋಡಿಗೆಯ 
೬ ಸುವರ್ಣಾವಳಿಯ ದಿಂಡುಗಳೊಟ್ಟಿದವು 

[ಆ ಲೋಡ್ಕು 

ಲೋಡ್ಕು (ನಾ)- ಎ ಲೋಡಿಗೆ : . ಒಟಗಿಕೊಂಬುದಕೆ ಲೋಡಾಗಲು 
ಮತ್ತೊಂದು ಮಿಲುಗುವ ಗದ್ದುಗೆಯಾಗೆ (ಕ್ಯಾತಕ- 88-96) ; ಪಾಸಿನೊಳ್‌ 
ನೀಳಮಾದೊಂದು ಲೋಡಂ ಮೆಲಂಗಿಸಿ. - .ಪೊದೆಯಿಸಿ (ಕಳನ್ಕೆ- 9-೩೪); 
ಕನ್ನಡೀಮಹಲಿನಲ್ಲಿ ತುತನಿಯ ಗಾದಿಯ ಮೇಲೆ ಲೋಡಿಗೆ. ಆತುಕೊಂಡು 


(ಕುವ್ಕಾಗ- ೪-09). 


ಲೋಡ್ಕು 


ಕುಳಿತರು (ಕೂಳೆ. ೦೦). 
[ದೇ,॥ ತುಳು. ತೆಲು. ಲೋಡು. / ಪುರಾ. ಲೋಡ: ಲೋಢ ] 


| 
ಲೋಡ್ಕು (ನಾ). ವ್ಯಾಯಾಮ ಮಾಡುವುದಕ್ಕಾಗಿ ಕೈಯಲ್ಲಿ ಹಿಡಿದು 


ತಿರುಗಿಸುವ ಮರದ ಭಾರವಾದ ಸಾಧನ : ಗರುಡಿವನೆಯಂ ಪೊಕ್ಕು 
- ತಿರುಹುತ್ತೆ ಲ್ಯೊಡು. ನಿಡಿಸಾಣಂಗಳ (ಕಂತು, 900) ; 
ಕೈಗಳಿಂದ ತಿರಿಗಿಸಲ್ಪಟ್ಟಂಥಾ ಶಿರಸ್ಸಿನ ಸುತ್ತಲು ತಿರಿಗಿಸುವದರಿಂದ ವಪ್ಪ 
ವಂಥಂ. ತೋರನಾಗಿಯಿದ್ದಂಥಾ ಅದಕೆ ಲೋಡುಯೆಂಬ ಹೆಸರು 
(ಏಕ್ಕಲೀ" ೨-೩೦) ; ಗರಡಿಮನೆಗೆ ಗಂಭೀರ ಹೋಗವ್ನೆೈ ಗಂಧದ ಲೊಡ 
ತಿರುಗುವ ದೊರೆಮಗನಿಗೆ ಮಗಳ ಕೊಡಬೇಕು 
[ ದೇ.॥ ತೆಲು, ಲೋಡಿ: ಲೋಡೀ] 
ಲೋಡ್ಕು (ನಾ): ಹೊರೆ; ಹೇರು: "ಫೈಲ್‌" 'ವ್ಯಾಗನ್‌' `ಲೋಡು' 
ಬರೆದುಕೊಂಡರು (86ರ. ೨೦); ಗಾಡಿಗೆ ಲೋಡು ಜಾಸ್ತಿಯಾಗಿದೆ 
(649). [ + ಇಂ. 104d} 
ಲೋಣ (ನಾ). ಒಂದು ಬಗೆಯ ಉಪ್ಪು: “ಲವಣೋತ್ಕಂ: ಲವಣಾರಂ- 
ಈಯೆರಡು ಲೋಣ. ಲವಣ” (150. 093)- 
` [ಎ ಪ್ರಾ. ಲೋಣ. / ಸಂ. ಲವಣ] 
ಲೋಣಾರ (ನಾ). ಉಪ್ಪಮಾಡುವವನು; ಉಪ್ಪಾರ: ಲೋಣಾರರು:- 
ಇವರ ಜನ್ಮಭಾಷೆ ಕನ್ನಡ * ೬೬ ಸೋರುಪ್ಪು ಮಾಡಿ ಮಾರುವರು 
(vf: ೦೬೪). [+ ಮರಾ. ಲೋಣಾರ. / ಸಂ. ಲವಣಕಾರ ] 
ಲೋಣಿಕೆ (ನಾ). ಒಂದು ಬಗೆಯ ಸಸ್ಯ; ಪುಳ್ಳಂಪುರಿಚೆ : “ಆ 
ಲೋಣಿಕೆ ಕ್ಷುಲ್ಲಕಾಮ್ಲಿ ಪುಳ್ಳುಂಪುಣುಸೆ” (ಕಂಗಳು w-ur)y [ಸಂ.] 
ಲೋಧ್ರ (ನಾ): ಒಂದು ಬಗೆಯ "ಮಠ : “ಗಾಲವಃ ಶಾಂಬರಃ 
ಲೋಧ್ರಃ .. . ವಾರ್ಜನ। -- ಈ ೬ ಲೋಧ್ರಗಿಡದ ಹೆಸರು. ಇದು 
ಜಾಲಾರಿಮರದಲ್ಲಿ ಭೇದ: ಅರಗಿನ ಮರ” (ಗಾತ. 60); ಚೂತಾವನೀ 
ಜಾತ ಲೋಧ್ರೆ ಲವಂಗಪುಕರಪ್ರವಾಳರುಚೆಿತಂ . . . ಕಣ್ಗೊಳಿಸುಗುಂ 
(ಉದಂಕ, ೨೦೩) ; ಜಾಜಿ ಬಕುಳಂ ತುಂಬೆ ಲೋಧ್ರವಷ್ಗಳಗುಳ್ಳ 
ಕಣಿಗಿಲುಮಶೋಕೆಯುನ್ನತ್ತ (೧ಕ್ಮಕ್ಕ. ೬-೦೦-0) ; ಹಿಪ್ಪಲಿ ಲೋಧ್ರ. 
ಭದ್ರ ಮುಸ್ಲಿ. . .ಕೊಡಲು ಪ್ರಳಯಾಗ್ನಿಗೆ ಸಮಾನವಾದ ಉಷ್ಣಜ್ಜರವೂ 
ತಾಪಜ್ಜರ ಕಡುಜ್ವರಗಳೂ ಸಹ ಮಾಣುವುವು (14. ೭6). 
[ಸಂ. 
ೋಧ್ರಪುಷ್ಪ (ನಾ). ಒಂದು ಬಗೆಯ ಮರ ; ಇಪ್ಪೆ; ಮಧೂಕ : 
“ಇಷ್ಟೆ ಮಧುಕಂ ಲೋಧ್ರಪುಷ್ಪ ಗುಡಪುಪ್ಪಮಕ್ಕುಂ” (ನಗಣ. ೪೨-೩೪). 
[ಸಂ.] 
ಲೋಪ (ನಾ). ೧. ಚೂರುಮಾಡುವುದು ; ಒಡೆಯುಂವುದು. ೨. 
ಹಾಳುಮಾಡುವಿಕೆ ; ನಾಶ: ೩. ಸುಲಿಗೆಮಾಡುವುದು : ಕೊಳ್ಳೆ. 
೪. ಇಲ್ಲದಾಗುವುದು : 'ಸ್ವರಮಿರೆ ಪರದೊಳ್‌ ಪೂರ್ವಸ್ವರಲೋಪಂ 
(ಉಪಾ: 43) ; : ದಕಾರದೆಡೆಗೆ ೩ರಿಮುಂ ಲೋಪಂ (ಕಮರ.೪); 
ಇಲ್ಲಿಯೂ ರೇಫ ಲೋಪವಾಗಿನೆಯೆಂದು ತಿಳಿಸುವ (ಪಂ. 6 )- 
೫. ಕೊರತೆ ; ಊನ: ಚುಪದಂಶವ ಹೊಂದಿ ಶನಿ ಇರೆ ಪಾಪ 
ಚಂದ್ರನ ರಕ್ಷಣೆಯು ತಾ ಲೋಪವಿಲ್ಲದೆ ತಾಳಿರಲು ಹನ್ನೊಂದು ವರುಷ 
(493. 3-08); ಲೋಪವೇನೂ ಇಲ್ಲ. ದೀಪಕೆ ಮಾತ್ರ ಬಗೆಯಿಲ್ಲ (ಣರ). 
೬. [ವ್ಮಾಕ] ಕನ್ನಡದ ಲೋಪ, ಆಗಮ ಮತ್ತು ಆದೇಶಗಳೆಂಬ 
ಸಂಧಿಗಳಲ್ಲಿ ಮೊದಲನೆಯದು ; ಸ್ವರದ ಮುಂದೆ ಸ್ವರ ಬಂದರೆ 
ಹಿಂದಿನ ಸ್ವರ ಬಿಟ್ಟುಹೋಗುವುದು : ಸ್ವರಮಿದಿರೊಳಿರೆ ವಿಭಕ್ತಿ 
ಸ್ಥರಕೆಂ ಪ್ರಕೃತಿಸ್ಯರಕಮಕ್ಕುಂ ಲೋಪಂ (ಪ: ೩೨) "ಲೋಪಸಂಧಿ" 
ಪರಾ. 


(ತಳ್ಳರಾ, ೫೩)- 


19 


18 


ಉಂ 


ಲೋಭ 


ಶೋಪದೋಷಹ ಇ ಕುಂದು ವಂತ್ತು ಕೊರತೆ ; ಅಂಕುಡೊಂಕು : 

ಪ್ರಜಾಪ್ರಭುತ್ವದಲ್ಲಿ ಎಷ್ಟೇ ಲೋಪದೋಷಗಳಿದ್ದರೂ ಅದು ಸರ್ವಾಧಿಕಾರ 
ಕ್ರುಭುತ್ವ ಕ್ಕಿಂತ ಸಾವಿರಪಾಲು ಮೇಲಂ (ಕಂ॥ತಂ: ೦6). [ಸಂ.] 

ಳೋಪಂಬೊರ್ದು (ಕ್ರಿ). ಲೋಪವನ್ನು ಹೊಂದು ; ಇಲ್ಲದಂತಾಗು : 
ಇರ್ದುದನಟ್‌ಯದೆ ನಯದಿಂ ಪೊರ್ದುವುವಾಗಮಮವೆಯ್ದೆ ಫೋಪುವು 
ಲೋಪಂಬೊರ್ದಿ ವಿಭಕ್ತಿಯ ಬಬಃವಿಡಿದು (ನರ: 0೬೩) 

[ಲೋಪ ..- ಪೊರ್ದು) 

ಉೋಪಗೈಸು (ಕ್ರಿ). ಇಲ್ಲದಂತೆ ಮಾಡು ; ಅಳಿಸು : ದೀಪ ದಿವದಲಿ 

ಕಂಡರಾದಡೆ ಲೋಪಗೈಸುವರಾಕ್ಷಣ (ತತಾರ- ೬-೨. 
[ಲೋಪ 4 ಕೈಸು (-ಕೆಯ್ಗು)] 

ಲೋಪವೃತ್ತಿ (ನಾ). ಬಿಟ್ಟುಹೋಗುವಿಕೆ ; ಇಲ್ಲವಾಗುವಿಕೆ : ವಿದಿತಂ 
ದಾಡಿಮ ಕೂಷ್ಮುಂಡದ ಮತ್ವ ಸ್ಥಾನದಲ್ಲಿ ಬತ್ವೆಂ ಕೂಷ್ಮಾಂಡದ ಷತ್ವಕ್ಕಂ 
ಬಿಂದುಗಮುದಯಿಸುಗುಂ ಲೋಪವೃತ್ತಿ ಅಕ್ಷಣವಿಧಿಯಿಂ (ಕರರ. 36೪). 

[೫0.7 

ಲೋಪಸಂಧಿ: (ನಾ): ಲೋಪ ೬ : ಸ್ವರದ ಮುಂದೆ ಸ್ವರವು ಬಂದರೆ 
ಸಾವನಿನ್ಯವಾಗಿ ಹಿಂದಿನ ಸ್ವರವು ಬಿಟ್ಟುಹೋಗುತ್ತದೆ. ಹೀಗೆ ವರ್ಣವು 
ಬಿಚ್ಚು ಹೋಗುವುದಕ್ಕೆ ಲೋಪವೆಂದೂ ಈ ಸಂಧಿಗೆ ಲೋಪಸಂಧಿಯೆಂದೂ 
ಹೆಸರು (ಕುರ 0೬)- [ಸಂ.] 

ಲೋಪಿಸು (ಕ್ರಿ). ಬಿಡು ; ಕಳೆ ; ತೆಗೆದುಹಾಕು : ತಪನಪ್ರಶಾಪಮಂ. 
ಲೋಪಿಪ ನಾಲ್ವೃತ್ತೆಂಟುಕೋಟಿ ಪಟಯಿಗೆಯೆಸೆಗುಂ (ಕಾರ್ಕೈಥೆ. 8-60); 
ಎಲ್ಲಿಯುವಾಾಮಂತ್ರಣದೊಳ್‌ ಬಲ್ಲರ್‌ ಪ್ರಥಮೈಕವಚನಮಂ ಲೋಪಿಸು 
ವರ್‌ (ಕರರ: 03೩); ಪಾಪವಾಸನೆಯನು ಪುಣ್ಯವಾಸನೆಯಿಂದ ಲೋಪಸಿ 
ತನ್ನೊಳು ನಿಂದು (ಕರಕ. ೦೬-೩೬)- [ಲೋಪ _..--ಇಸ್ಕು) 

ಲೋಪ್ರ (ನಾ). ಕದ್ದ ವಸ್ತು ; ಕಳವಿನ ಮಾಲು : “ಲೋಪ್ಪಮೆನೆ 
ಕಳವಿನೊಡವೆ” (ಮಂಗಳಾ. ೬೬-1): [ಸಂ.] 

ಲೋಬ (ನಾ). ೧. ಅತಿಯಾಸೆ; ಕೃಪಣತೆ ; ಲೋಭ - ಲೋಬ : 

(ಕನುರ- 398 ಕ್ರಯೋ), ೨. ಅತಿಯಾಸೆಯುಳ್ಳವನು ; ಕೃಪಣ ; 

ಲೋಭಿ : ಹುಸಿವನ ವರಾತುಗುಟ್ಟದಿರು ಲೋಬನ ವನಾತನಡಂಗಿಸಾಜಿ 

ಯೊಳ್ಳುಸಿವನ ಮಾತುಗೇಳದಿರು (೪4. 2: ೨-೪೬ ; 2186). 

[ < ಸಂ. ಲೋಭ] 

ಲೋಬಾನೆ, ಲೋಭಾನ (ನಾ). ಸುಗಂಧ ದ್ರವೃದಂತೆ ಬಳಸುವ 
ಒಂದು ಬಗೆಯ ಮರದ ಅಟು ; ತುರುಷ್ಕ : ಲೋಜಾನ ಚಂದನ 
ಗಾಡಿನೊಳ್ಳೆಂದಿ ಮತ್ತೇಭಂಗಳಿರೆ ಕಂಡರವರು (ಕೋಶ, ೦೯-೨೦) ; 
ಕನ್ನಡದಲ್ಲಿ ಲೋಬಾನ ಎಂತಲೂ ಹಾಲುಮಡ್ಡಿ ಎಂತಲೂ ಕರೆಯುತ್ತಾರೆ 
(ಶ್ರಉ೩: 1 ೪೯ 90); ಕಾಯಿ ಒಡೆದು ಲೋಬಾನ ಹಾಕಿದ್ದ 
(ಅತ. ೩೭). ಲೋಭಾನ : ಲೋಭಾನ [ಧೂಪದಿಂ] [ದೊತ್ತರಿಸಿ] 
(446೫. 3-08) ; ಕೋಣೆಯಲ್ಲಿ ಲೋಭಾನವು ವಿಶೇಷವಾಗಿ ಸುಡಲ್ಪಟ್ಟಿದ್ದ 
ರಿಂದ ಅದರ ವಾಸನೆಯು ಕೋಣೆಯ ತುಂಬ ಇಡಿಗಿತ್ತು (ಕನ್ನಡಿ, 00೨) ; 
ಲೋಭಾನದ ಹೊಗೆಯನ್ನು ಹಾಕಿದ್ದಾರೆ (ಯಂಕ. 060). 

[.-ಅರ- ಹಿಂ. ಲೋಬಾನ ; ಮರಾ. ಲೋಬಾನ, ಲೋಭಾನ] 

ಲೋಭ (ನಾ)- ೧: ಅತಿಯಾಸೆ; ದುರಾಸೆ: ಅನೃತಂ ಲೋಭಂ 
ಭಯಮೆಂಬಿನಿತುಂ ನೀನಿರ್ದ ನಾಡೊಳಿರ್ಕುಮೆ ರವಿನಂದನ 
(ರಾಡು. ೩-00) ; ಕಾಮ ಕ್ರೋಧ: ಲೋಭ: ಮೋಹ; ಮದ, 
ಮಾತ್ಸರ್ಯ ಎಂಬ ಆರು ಶತ್ರುಗಳನ್ನು (6ಕ್ಕುಕ- 0-33 ಏಳು); ಲೋಭ 
ನಡಸಿ ನಡಸಿ ಭೋಗ ಕೆಡಿಸಿಕೊಂಡ (ಣರ). ೨. ಜಿಪುಣತನ; ಕೃಪಣತನ; 
ಕೊಡೆಯನೀಯೆನೆ ಲೋಭವೇ ಕರಸ (ತಣ. ೩. ಜಿಪುಣ; ಕೃಪಣ; 


ಲೋಭಕ 


“ಕಡುಲೋಭ' ಪರಾ. ೪. (ಉಕ) ಪ್ರೀತಿ; ವಾತ್ಸಲ್ಯ ; ಅಕ್ಕರೆ: 
ಅಣ್ಣಾ ಹೋಗಿಬರುತ್ತೇನೆ: ಲೋಭವಿರಲಿ (ಬಃ: ಖಿ ತೆಂಗೀ 
ಇನ್ನು ನಾನು ಹೋಗಿ ಬರುತ್ತೇನವಾ: ಲೋಭವಿರಲಿ (ಉಣತ. ೪೭). ೫. 
[ಜೈನ] ಐದು ಬಗೆಯ ಅಂತರಾಯಕರ್ಮಗಳಲ್ಲಿ ಒಂದು: ಅಂತ 
ರಾಯಕರ್ಮಂ ಪಂಚವಿಧಮಕ್ಕುಂ ದಾನ ಲೋಭ ಭೊ ರ್‌ 
ತರಾಯಕರ್ಮಮೆಂದು (ಗೂಕ್ಕುಖ.೯-೪). "ಅಂತರಾಯಪಂಚಕ' ಪ 
[ಸಂ.] 

ಲೋಭಕ (ಗು). ಲೋಭದಿಂದ ಕೂಡಿದ ; ಕೃಪಣತನದಿಂದ ಕೂಡಿದ : 
'ಮವಮ್ಮುಲಮಲುಗುತ್ತುಮಾವ ಕಡುಲೋಭಕದಾನಗುಣಂಗಳಂ ಪಳಂಚಿ 
(943. 63-00). [ಸಂ.] 

ಲೋಭಾನ "ಲೋಬಾನ' ನೋ. 

ಲೋಭಿ (ನಾ): ಕೃಪಣ ; ಜಿಪುಣ : “ಕದರ್ಯಃ . - . ಮಿತಂಪಚೆಃ-ಈ ೫ 
ಲೋಧಿ” (ತಣಯು. ೫೬-೦೯೨); ರವಿ ಚಾವಕ್ಷೇತ್ರದೊಳಿ ನಿಂದೊಡೆ ಧನಪತಿ 

, ಮಕರದೊಳಿರೆ ಮೂರ್ಫಂ ಖಳಂ ಲೋಭಿ (ಊತ: 0-0೭); 

ಭೋಗಿಗೆ ಲೋಭಿಗೆ ಯೋಗಂ ತ್ಕಾಗಂ ಹಿತವತಾಗದು (ಕುಕ ೨-೩); 
ಪಾಪಿಗೆ ಪರಮಾಯು, ಲೋಭಿನೆ ಚಿರಾಯು (ಗಾಂ): [ಸಂ.] 

ಲೋಭಿಗಲಿ (ನಾ). ಜಿಪುಣನಾದ ಬಂಟ ; ಮಾರ್ಗವಿಸಾಯದ ಬಿದಿರಿದ 
ಲೋಭಿಗಲಿಗಳುವುಂ ನೊಂದು ವಲ್ಲಿ ರಿದೋಡುವ ಪುಣ್ಣಲಿಗಳುಮಂ 

೬ ನೋಡಿ (ಣರ: ೪-೩೪ ರ್ರ: [ಲೋಭಿ ಕಲ್ಮಿ] 

ಲೋಭಿತನ (ನಾ). ಜಿಪುಣತನ ; ಕೃಪಣತ್ವ : (). [ರೋಭಿ4 - ತನ] 

ಲೋಭಿಸು (ಕ್ರಿ). ಅತಿಯಾಸೆಪಡು : ನಿತ್ಯತ್ವಂಬೆತ್ತ ಪಾಂಗಿಂ ಪಳಿವ 
ಮುಳಿವ ಕಾಮಿಪ್ಪ ಕೋಪಿಪ್ಪ ಲೋಭಿಪ್ಪತ್ಯಂತಂ ಗರ್ವಿಪನ್ನೀ ಮನಕೆ 
ಪರಮವೈರಾಗ್ಯಮಂ ಕೊಟ್ಟು... ರಕ್ಷಿಪ್ಪುದೆನ್ನಂ (Os: 04) 

[ಲೋಭ --ಇಸ್ಕು) 

ಲೋಮ (ನಾ): ೧. ಮನುಷ್ಯ ಅಥವಾ ಯಾವುದೇ ಪ್ರಾಣಿಯ 
ಮೈಗೂದಲು ; ರೋಮ: “ಲೋಮಮೆನೆ ಮೆಯ್ಕ ಕೂದಲಕ್ಕುಂ” 
(ಮಂಗಳ - 9-3); “ತನೂರುಹಂ, ರೋಮ. ಲೋಮ್ಲ ೩ ಮೈಯೊಳಗೆ, 
ಹುಟ್ಟಿದ ಕೂದಲು ಹೆಸರುಗಳು ಮೈಗೂದಲು” [CS ort): 
೨. ಕೂದಲಿನಂತಿರುವ ಸಣ್ಣ ಬೇರು : ನಿಜಮದ ಬೇರುಗಳಿಲ್ಲದಿದ್ದರೂ 
ಅವಕ್ಕೆ ಬದಲಾಗಿ ಹುಟ್ಟಿರುವ ಲೋಮಗಳ ಸಹಾಯದಿಂದ . , . ತನ್ನ 
ಆಹಾರದ ಏರ್ಪೂಟನ್ನು ಕಾನೇ ನಿರ್ವಹಿಸಿಕೊಳ್ಳುತ್ತದೆ (ಶಸುತೂ.. 090). 
೩. ಬಾಲ; ಪುಚ್ಛ. ೪. ಒಂದು ಬಗೆಯ ಸಸ್ಯ: “ಲೋಮ 
ಕರ್ಕಟಕಂ” (ಕುಗಣ. ೪೦-೩9) [ಸಂ.] 

ಲೋಮಕ (ನಾ). ಒಂದು ಬಗೆಯ ಸಸ್ಯ; ತೊರೆಗಣಿಗಿಲು : “ತೊರೆಗಣಿ 
ಗಿಲಾ ಲೋಮಕಂ” (ಮಂಗಲ ಷು, [ಸಂ.] 

ಲೋಮನಾಳ (ನಾ). ಕೂದಲಿನಷ್ಟು ಸೂಕ್ಷ್ಮವಾದ (ರಕ್ತನಾಳ: 
ರೋಗಾಣುಗಳು ಲೋಮನಾಳಗಳಲ್ಲಿ ಸೇರಿಕೊಂಡು ರಕ್ತಚಲನೆಗೆ 
ಅಡ್ಡಿ ಮಾಡುವುದರಿಂದ ಈ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ (ಕಕ. ೩೦); 


ಸೆಲ್ಕಿಲೋಸನ್ನು ರಸಾಯನಿಕವಸ್ಸುಗಳಲ್ಲಿ ಕರಗಿಸಿ ತಯಾರಿಸಿದ ದ್ರವ 
ವನ್ನು ಲೋಮನಾಳೆ : (08)11೬168)ಗಳ ಮೂಲಕ ಹಾಯಿಸಿ ಹೊರ 


ಹೊರಟ ಎಳೆಗಳನ್ನು ಆರಿಸಿ ಹದಗೊಳಿಸಿದ ಪದಾರ್ಥವೇ ರೆಯಾನ್‌ ಎಳೆಗಳು 
(ಸೈಶಶಿ, ೬೦). [ಸಂ. ಲೋಮನಾಲ] 

ಲೋಮತ (ಗು). ೧. ಕೂದಲಿನಿಂದ ತುಂಬಿರುವ; ರೋಮದಿಂದ 
ಕೂಡಿರುವ. (ನಾ). ೨. ಕೂದಲಿನಿಂದ .ತುಂಬಿರುವ ಪ್ರಾಣಿ: 
ಲೋಮಶ ಎಂದರೆ ತುಂಬ ಕೂದಲು ಬೆಳೆದ ಪ್ರಾಣಿ ಎಂದು ಅರ್ಥ 
(ಉಲ: 9). ೫೩. ಒಬ್ಬ ಯಷಿಯ ಹೆಸರು; ರೋಮಶ: 


೭೭೪೧ 


ಲೋಲಂಬ 


ಕಳುಹಿದನು ಲೋಮಶನನವನೀತಳಕೆ ಸುರಪತಿ (ಉಣ: 6-೨)... [ಸಂ] 

ಲೋಮಶೆ (ನಾ)- ೧. ಒಂದು ಬಗೆಯ ಔಷಧೀಮೂಲಿಕೆ ; ಸುಗಂಧ 
ವಬಸ್ತೆ ; ಜಟಾಮಾಂಸಿ ; “ಜಟಿಲೆ. ಜಟಮಾಂಸಿ, ಸುಗಂಧಮುಸ್ತೆ” 
(ಸ್ಮತಿ: ೯೫). ೨. ನರಿ, ೩. ಕೋತಿ [ಸೆಂ. ಲೋಮಶಾ] 

ಲೋಮಹರ್ಷ (ನಾ). ಅತಿಯಾದ ಸಂತೋಷ, ಭಯ ಮುಂತಾದುವು 
ಗಳಿಂದ ಮೈಗೂದಲು ನೆಟ್ಟಿಗಾಗುವುದು. --ಮ್ಮೆ ಶನವಿರೇಳುವುದು. 
“ರೋಮಹರ್ಷ' ಪರಾ. [ಸಂ.] 

ಲೋಮಹರ್ಷಣ (ನಾ). ೧೧ ಎ ಲೋಮಹರ್ಷ. ೨. ಅತಿಯಾದ 
ಸಂತೋಷ, ಭಯ ಮುಂತಾದುವು ಮೈ! ಗೂದಲನ್ನು ನೆಟ್ಟಗಾಗುವಂತೆ 
ಮಾಡುವುದು; ರೋಮನಾಂಚಗೊಳಿಸುವುದು. “ಕೋಮಹರ್ಷಣ' 
ಪರಾ. [ಸಂ.] 

ಲೋಮಿ (ನಾ). ಕುದುರೆಯ ಗೊರಸಿಗೆ ಹಾಕುವ (ಚಿನ್ನ ಅಥವಾ 
ಬೆಳ್ಳಿಯ) ಬಳೆ: “ವಳಯಂ ಲೋಮಿವೆಸರಕ್ಕು” (ಗಣ. 60-04). 

(?] 

ಲೋಮಿಕೆ (ನಾ). ಒಂದು ಬಗೆಯ ಸಸ್ಕ ; ಬೆಂಡೆ: “ಲೋಮಿಕೆಯೆನಲ್‌ 
ಬೆಂಡೆ" (ಅಂಗಂ 1-10): [?) 

ಲೋಯಿಸರ * ಲೋಳೆಸರ ' ನೋ. 

ಲೋಲ, ಲೋಳೆ (ಗು). ೧. ಅತ್ತಿತ್ತ ಅಲುಗಾಡುವ, - ಚಲಿಸುವ ; 
ಚಂಚಲವಾದ : ' ಚಮರೀಲೋಲಲಾಂಗೂಲಮಾಲಾವಲಿವಿಕ್ಷೇಪಂಗಳಿಂ 
ತಚ್ಚಮರರುಹ ಮಹಾಶೋಭೆ ಕೈಗಣ್ಮೆ (ಕಣಣ. ೪-0೪); ಮಹೀಭುಜನ 
ಮೆಯ್ಸಿರಿಯಂ ಸೆಅಗಿಗೆಯ್ಯೆ ತತ್ಕರೋಜಾನನೆ ತನ್ನ ಲೋಲನಯನೋತ್ಸಲ 
ಮಾಲೆ .ನೃಪಂಗೆ ಮಾಲೆಯಂ ತಾನೆೊಸೆದಿಕ್ಕಿದಳ (ತುಕಾರಾ- ೩-೪9) 
೨. ಅಸ್ಥಿರಪ್ರಕಾಶದ; ಮಿಣಂಕುವ ; ಲೋಲತಾರೆಗಳೆಸೆವಿರುಳಿನ 
ಮೊಗವನು ರಾಗದಿಂದೆಳೆಯೆ ಚಂದ್ರಮನು (೩೫ಕ. 900-0). (ನಾ). 
೩, ಅಲ್ದಾಡುಷುದು ಚಲಿಸುವುದು ; ಅಲುಗಾಟ ; " ಲೋಲಂ 
ಚಪಳಂ - - - ಸಂಚಳಂ-ಈ ೧೦ ಸಂಚಳಂ” (ಕಣತಖ: 08:00), 
೪. ಪ್ರೀತಿ ; ಅಕ್ಕರೆ ; ಬಾಲನೆ ಹಿಗ್ಗವ ಕಂಡು ಲೋಲದಿ ಎತಿಕೊಂಡು 
ತಲೆ ಮೇಲೆ ಕೈಯ ತಿರ'ವೂತ' ಮಲ್ಲಯ್ಯ ಬಾಲಸಿದ್ಧನಿಗೆ ಮುದ್ದಿಟ್ಟನು 
(ಸಿಕ್ಕ ಫಿ. ೩-೬೦). ೫. ಆಟವಾಡುವವನು ; ಕ್ರೀಡಾಸಕ್ತ : ಜಾಲನಾ 
ಲೀಲೆಯನು ಹೇಳಲಿನ್ನೇನು ನಾ? ಲೋಲ ಹಿಡಿಹಿಡಿದೆಳೆವ ಮುಂಗುರುಳ 
(ತ್ಯ. ೪-3): ೬. ವಿಷಯಲಂಪಟ; ಕಾಮುಕ : ಲೋಲಂಗೀ ವಿಹಗಂಗಿಃ 
ಬುಲೆಯನೀ ಮುುಗ್ಧೆಯಂ ವಿಚಾರಿಸದೆಯುಂ . ... ಈವುದೆ (ಗರಣ. 
೬೧). ೭: ಪ್ರೀತಿಯುಳ್ಳವನು ; ಲೋಲ ಪುರಂದರವಿಠ್ಕಲ (ಪರರ. ಥಾ. 
ಆಂ): ' ಸಿರಿಲೋಲ' ಪರಾ. ಲೋಳ ; ೧. ಲೋಳ ಕಟಾಕ್ಷ 
ತೀಕ್ಷ್ಣಕರದಿಂ ತೆಗೆಂಚೈಗೆ ಸಲ್ಪ ಮೇಳದಿಂ ಮೇಳಿಸಿ ಕೇಳಿಯಿಂ 
( ಕರ್ಕ್ಯಶು- 00-೬8 ) ; ಲೋಳತರಂಗರಾಜಿತವಿಯತ್ತ ಟಿನೀತಟಚಾರು 
ಕಲ್ಪಭೂಜಾಳಿಯ ಬೀಟಲೆಂದೆನೆ (ಕುಸುತಾ- ೨-೪೪. ೩. “ಲೋಳಂ 
ಚಲಮಖಂ” (ತಸ್ತುಕೋ- ೦೯-೬ಟ, [ಸಂ,] 

ಲೋಲಂಗಿತ (ನಾ). [ಸಂಗೀತ] ಒಂದು ಬಗೆಯ ಗೆತಿ (?): ಕಮ್ಮವಣೆ 
ಲೋಲಂಗಿತ ನುತಶುದ್ಧಸಾಳಂಗ ಸಂಕೀರ್ಣಮಂ ಯಥೋಚಿತತಾರ 
ಮಧುರ ಮುದ್ರ ಂಗಳಿಂ ಹಾಡಿ (ತ4ಕಾ- ೭): [ಸಂ.] 

ಲೋಲಂಬ, ಲೋಳಂಬ (ನಾ). ತುಂಬಿಯಲ್ಲಿ ಒಂದು ಬಗೆ; ದೊಡ್ಡ 
ದುಂಬಿ; ಲೋಲಂಬ ಕಟಕ (668. ೩೬-00). ಲೋಳಂಬ : ಅಂಬುರುಜಿ 
ಲೋಳಂಬ [ಣಕಾಂ. - ರೋಲಂಬ] ಮತ್ತ ಹೆಚೈವ 'ವಾರಿಕಂಬುಶೀಕರೆ 
ಚಕ್ರವಾಕಕ್ಶೆ ಕೈವಾಲಕಾದಂಬಗಂಭೀರ ಸ್ಕೈ ಕತ ಮ್ಮಣಾಳಂಗಳಿವು ತನಗವಯ 
ವಂಗಳಾಗೆ (ಕಳಾ. ೪೫). [50.7 


ಲೋಲಂಬಕದಂಬ 


ಲೋಲಂಬಕದಂಬ (ನಾ, ೧- ದುಂಬಿಗಳ ಗುಂಪು ; ಭ್ರಮರಗಳ 
ಸಮೂಹ. ೨. ದುಂಬಿಗಳಿಂದ ಆವರಿಸಲ್ಪಟ್ಟಿವನು : ಎಲಿಪ್ತಯಕ್ಷ 
ಕರ್ದಮಾಮೋದಾಕೃಷ್ಟವನಕುಸುಮಾಲೋಲಲೋಲಂಬಕದಂಬನುಂ . , - 
ಬರ್ಪಾಗಳಿ್‌ (ತಂರ್ರ ಪು: ೭-೮೪ ನ). [ಸಂ.] 

ಲೋಲಕ್‌ `ಲೋಲಾಕು' ನೋ. 

ಲೋಲಕ (ನಾ). ಅತ್ತಿತ್ತ ತೂಗಾಡುವ ವಸ್ತು : ಆ ಬಳ್ಳಿಗಳ ಕೆಳಭಾಗ 
ದಲ್ಲಿ ಪ್ರಿಕೋನಾಳೃತಿಯಾದ  ಲೋಲಃಗಳು ಜೋತಶಾಡುತ್ತಿರುತ್ತವೆ 
(ಕಂ. ೬-೩); ಆಗಿನೆ ಕಾಲದಲ್ಲಿ ಗಡಿಯಾರಗಳಿಗೆ ಪೆಂಡುಲಮ್‌ 
(Pendulum) ಅಥವಾ ಲೋಲಕಗಳನ್ನು ಉಪಯೋಗಿಸುತ್ತಿರಲಿಲ್ಲ 
(ps0. ೨೬)- [ಸಂ.) 

ಲೋಲಕ್ಕು "ಲೋಲಾಕು ` ನೋ. 

ಲೋಲಚಿಬುಕ (ನಾ). [ನಾಟ್ಯ] ಎಂಟು ಬಗೆಯ ಚಿಬುಕಭೇದಗಳಲ್ಲಿ 
ಒಂದು ; p “ಅಗಿಯುವಾಗ ಮಾಡುವಂತೆ ಗಡ್ಡವನ್ನು ಅಡ್ಡಲಾಗಿ 
ಚಲಿಸುವುದು” (ಉತ್ಮಕಂ- 360 ಗಠ್ಮಾಶುಶಾದ) : ನೆಗಳ್ಮೆಗಿವ ಸಮಯ 
ದೊಳ್‌ ಪೆಚ್ಚುಗೆಯಂ ಚಲಿಸಲೈ ಲೋಲಚಿಬುಕಮೆನಿಕ್ಕುಂ 
4-003). [ಸಂ.] 

ಲೋಲಜ್ಞಾನೆ (ನಾ). ಹತ್ತು ಸಾತ್ವಿಕಲಕ್ಷಣಗಳಲ್ಲಿ ಒಂದು ; ಅಸ್ಥಿರ 
ಜ್ಞಾನ ; ಚಂಚಲತೆ : ಹೇಳ್ಳೆ ಕೇಳ್ದಾತ್ವೀಕದಶವನು ಬಾಲಬುದ್ಧಿಯು 
ಒಂದು ಸಹಜ ಸಂಧೇಳಿಸುತಲಿಹುದೆರಡು ಸತ್ಯವೆಯೆಂಬದದು ಮೂರು 
ಲೋಲಜ್ಞಾನವು ನಾಲ್ಕು (೫೫೦. ೩). [ಸಂ] 

ಲೋಲತೆ, ಲೋಳತೆ (ನಾ). ೧. ಅಲುಗಾಟ; ಚಂಚಲತೆ. 
೨. ಆಸೆ; ಬಯಕೆ: ಲೋಲತೆಯಿಂದೀಕ್ಷಿಪ ಗಣಿಕಾಲಿಯಪಾಂಗ 
ತ್ರಿವರ್ಣರುಚಿಗಳಿ ನೀಳ್ದೇಂ ಲೀಲೆಯನಾಂತುವೊ ಮುತ್ತಿನ. ನೀಲದ 
ಮಾಣಿಕದ ತೋರಣಂಗಳ ತೆಜದಿಂ! (ತಂಠ್ರಫು:. ೦೦-೪): ಲೋಲತೆಯಂ 
ಸುರಾಗದ ಸುರಾಗದ ಪೂವನುದಿರ್ಚುತಂ. ಲತಾಜಾಳಕಜಾಳಕಂಗಳನೆಚ 
ಲ್ಮುತವಳ್ಳಿಅೌದಭ್ರದಭ್ರಮಂ' ಚಾಳಿಸುತುರ (ಕತೃ: ೧0-೬೭). ಲೋಳತೆ: 
೨. ಲೋಳತೆಯಿಂದೆ ಪುಷ್ಪವತಿಯಂ; ಮಧುಭಾಜನೆಯಂ . . . ಸಲೆ 
ಸೊಂಕುತಿರ್ಶೆಂ (ಕುಸುಕೂ 00-046). [ಸಂ. ಲೋಲತಾ] 

ಲೋಲಲೋಚನೆ (ನಾ). : ಚಂಚಲವಾದ ಕಣ್ಣುಗಳನ್ನುಳ್ಳವಳು ; 
ಚೆಲುವೆ: ಪಾಲು ಸಕ್ಕರೆ ಅಮೃತಾನ್ನವ ನೀನುಂಡು ಲೋಲಲೋಚನೆ. 
ಯರೂಳಿಗದ ಮೇಲಾದ ಸಿರಿ (೫0೩: ೪-೩9) ; ನಿನ್ನ ಚೆಂದುಟಿಗಳಿಂ 
ಕೇಳಲಾಟಿಪೆನದಂ, ಲೋಲಲೋಜನೆ (ಶಶ್ರ್ರಾಗ- ೩೭-೦೦೦೬)- 

[ ಸಂ. ಲೋಲಲೋಚನಾ (ಲೋಲ - ಲೋಚನ ; -_) ] 

ಲೋಲಾಕು, ಲೋಲಕ್‌, ಲೋಲಕ್ಕು (ನಾ). (ಲೋಲಕದಂತೆ ಅಲು 
ಗಾಡುತ್ತಿರುವ) ಒಂದು ಬಗೆಯ ಕಿವಿಯ ಆಭರಣ: ತೂಗುಬಿಟ್ಟ ಎರಡು 
ಬಿಲ್ಲಿನಾಕಾರರ ಲೋಲಾಕುಗಳು | (60೬. €) ; ಕಿವಿಯಿಂದ ಚಿನ್ನದ 
ಲೋ(ಲಾಕು ನೇತಾಡುತ್ತಿರುತ್ತವೆ (ತ್ರ ೧೫೩. ೫. 3೩0)- ಲೋಲಕ್‌: ಸೊಟ್ಟ 
ಬೈತಲೆಯ ಲೋಲಕ್‌ ಥಳುಕಿನೆ ಬಳುಕುನಡುವಿನ ಜಾರ್ಜಿಟ್‌ಸೀರೆಯ 
ಬೆಡಗಿನ ಚೆಲುವೆ (ಉತಾಗ- 3). ಲೋಲಕ್ಕು : ಬಳೆಗಳು. ಲೋಲಕ್ಕು 
ಗಳು, ಜುಮುಕಿ . . .ಇತ್ಕಾದಿ (೪044 1, 830). [-೭ಸಂ. ಲೋಲಕ] 

ಲೋಲಾಕ್ಷಿ (ನಾ). - ಲೋಲಲೋಜನೆ :  ಲೋಲಾಕ್ಷಿಯರೈದುತ್ತಿರೆ 
ಸಾಲಿಟ್ಟವರಳಕಗಂಧಕೊಡನೈತರುತಂ ರೋಲಂಬಮಾಲೆ ಮೇಲದು ನೀಲದ 
ನಡೆತೋರಣಂಬೊರೇನೊಪ್ಪಿದುದೋ (ಕೇ: ೨-೦೦೪)- [ಸಂ. ಲೋಲಾಕ್ಷೀ] 

ಕೋಲಾಡಿಸು (ಕ್ರಿ). (ನೀರಿನಲ್ಲಿ) ಮುಳುಗಾಡಿಸು : ಓಲಾಡಿಸು : 
ಪರಿಪರಿಯಲುಂಡುಣಿಸಿ ಸುಖಸಾಗರದಿ ಲೋಲಾಡಿಸುವ ಮಂಗಳಚರಿತ 
ಚಿನ್ನಯಗಾತ್ರ (ಜಾನ. ೨-08) ; ತನ್ನ ಪ್ರಜೆಗಳನ್ನು ಸರ್ವಕಾಲಕ್ಕೂ 


(ಉತ್ಕರಂ` 


೭೭೪೨ 


28 


ಬ 


ಲೋಲುಪ 


ಸಂತೋಷದ ಸಾಗರದಲ್ಲಿ ಲೋಲಾಡಿಸುತ್ತಾನೆ (ಕುಂಗಾಫ್ರ- ೬೦): 
[ಲೋಲಾಡು ೬ --ಇಸ್ಕು] 

ಲೋಲಾಡು (ಕ್ರಿ): ೧. ಅಲುಗಾಡು; ಅಲ್ಲಾಡು; ಚಲಿಸು: 
ಕೂದಲನ್ನು ಲಂಡವಾಗಿ ಕತ್ತರಿಸಿದ್ದರಿಂದ ಗೊಂಡುಗೊಂಡಾಗಿ ಅವು ಹೆಗಲ 
ಮೇಲೆ ಲೋಲಾಡುತ್ತಿದ್ದವು (ತರಕ. ೦೪). ೨. ಮುಳುಗಾಡು ; 
ಓಲಾಡು : ಎಲೆ ಶಿರದೆ ನೀನಧೋಕ್ಷಜನ ಶ್ರೀಚರಣದ ಜಲರುಹ 
ದೊಳಗಳಿಯಂತೆ ಲೋಲಾಡು (ತೃರಂರ, ಈ: 8-೬೦-೩) ; ಪರಮಾನಂದ. 
ಪಯೋನಿಧಿಯಲ್ಲಿ ಓಲಾಡಿ ತೇಲಾಡಿ ಲೋಲಾಡಬೇಕೆಂಬ ಅವರು 
ಶಂಭುಲಿಂಗನ ಬೆಟ್ಟವನ್ನು ಆಶ್ರಯಿಸುಕ್ತಾರೆ (164. ೫6೦) ; ಅವಳು 
ಅನಂದಸಾಗರದಲ್ಲಿ ಲೋಲಾಡಹತ್ತಿದಳು (ಸ್ನೋ. 030). ೩. 
ಸುಖಿಸು; ಚಕ್ಕಂದವಾಡು : ಮಿಂಡನ್ನೆ ಕೂಡಿ ಲೋಲಾಡುತಿಹಳು 
(ಕರಂದ- ೧-೦೫-೩) ; ಶಾಲಿವನೆಗಳಲ್ಲಿ ಕುಳಿತು ಲೋಲಾಡುವ ಈ ಹಕ್ಕಿ 
ಗಳನ್ನು 'ಸೋಗಯ್ಯಲ್‌' ನಾರಿಯರ ಬಳಗ ಬೇರೆ ಬೇಕು (ಗು. ೭೬). 

[ಲೋಲ 4 ಆಡ್ಕು] a 

ಲೋಲಾಪಾಂಗ (ನಾ). ಚುಚಲವಾದ ಕಡೆಗಣ್ಣು : ಲೋಲಾಪಾಂಗದಲ್ಲಿ 
ಕ್ರೂರವಾದದರೆ ಕಟಾಕ್ಷವು. ಮೇಘಗಳೆ ಮಧ್ಯದಲ್ಲಿ ಕಣ್ಣೊಳಿಸುವ 
ವಿದ್ಯುದ್ಧಾಮವೋ ಎಂಬಂತಿರುವುದು (ಕಶಾಕುೂ- ೪9): [ಸಂ] 

ಲೋಲಾಪಾಂಗೆ (ನಾ). ಚಂಚಲವಾದ ಕಡೆಗಣ್ಣುಗಳನ್ನುಳ್ಳವಳು; 
ಸುಂದರಿ: ಯಜ್ಞನೆಯ್ದಿ! ದನುತ್ತುಂಗತರಂಗೆಯಂ ಶಫರಲೋಲಾಪಾಂಗೆಯಂ 
ಗಂಗೆಯು (ಕತಕ. ೨88-0ಓ). [ಸೆಂ. ಲೋಲಾಪಾಂಗಾ] 

ಲೋಲಾಪ್ತಿ 'ಲೋಲುಪ್ತಿ' ನೋ. 

ಲೋಲಾಸನ (ನು). [ಯೋಗ] ಆಸನಗಳಲ್ಲಿ ಒಂದು ಬಗೆ: ಮುಖ್ಯ 
ವಾದ ಕೆಲವು ಆಸನಗಳು , . - ೧೦ ಲೋಲಾಸನ (ಕಾರರ-೦೬೭).. [ಸಂ.] 

ಲೋಲಿತ, ಲೋಳಿತ (ಗು)- ೧. ಅತ್ತಿತ್ತ ಅಲುಗಾಡುವ.- ಚಲಿಸುವ... 
ಅಲ್ಲಾಡುವ. (ನಾ). ೨. ಚಂಚಲಮನಸ್ಸಿನವನು: ಜೀವ 
ಸರ್ವೇಂದ್ರಿಯಂಗಳಲ್ಲಿ ಲೋಲಿತನಾಗದೆ (ನೋತ: ಊ-೫66), ೩. 
[ನಾಟ್ಯ] ಶಿರೋಭೇದಗಳಲ್ಲಿ ಒಂದು ; ॥ “ಹೆದರಿದಂತೆ ಮಃ 
ದೃಷ್ಟಿಯಿಂದ ಕೂಡಿ. ತಲೆಯನ್ನು ಎಲ್ಲ ದಿಕ್ಕಿಗೂ ಆಡಿಸುವುದು” 
(ಈತ್ಕರೊ- ೨33 ಗಠ್ಮಾಕುತಾರ) : ಬೆದಲದವೊಲೆಂಟುದಿಕ್ಕಿಂಗೊದಗದೆ ಚಲಿಸಲ್ಗೆ 
ಶಿರಮದೇ ಲೋಲಿತಂ (68ಸ್ಮಕ,- 0-68) - ಲೋಳಿತ ; ೩. ಕರಮೊಂದು 
ರೇಚಿತದೆ. ಬಿತ್ತರಿಸಲ್ಮಿಂತನ್ಮಹಸ್ತ ಮಲಪಲ್ಲವದಿಂಗರೆ ಪಕ್ಷದಲ್ಲಿ ಮತ್ತಂ 
ಶಿರಮದೆು ಲೋಳಿತದ ತೆಅದೊಳೆರಡುಂ ಕೆಲದೊಳ್‌ (ಉಸ್ಕರಂ- ೪-೦೬೨). 

[ಸಂ.] 

ಲೋಲು (ನಾ). ೧. ಕಾಮುಕತನ ; ಲಂಪಟತ್ವ. ೨. ಮೋಜು; 
ಮಜ: ಅವನ ಲೋಲು ಹೇಳತೀರದು (6). ೩. ತೂಗಾಟ ; 
ಎಳೆತ ;. ಸೆಳೆತ; ಅಮಲಿನ ಲೋಲಿನಲ್ಲಿ ಗಾಢಾದ್ರೆ ಹೋದರು 
(೫೦೬೫. ೨೨೪). ೪ಉ. ಹಣೆಯಲ್ಲಿ ತೂಗಾಡುವಂತೆ ಕಟ್ಟು ಸಿವ ಒಂದು 
ಬಗೆಯ ಆಭರಣ; ಬೈತಲೆಮಣಿ : ಲತೆಗಳೆನುವ ನಾರಿಯರ 
ಪಣೆಯೊಳಿರುವ ಮುತ್ತಿನ ಬಟ್ಟಿನ ಕೆಂಪುರತ್ನದ ಲೋಲುಗಳೊ ಯೆಂಬಂತೆ 
(awed. 9೬6-೨ಂ)- [5 ಸಂ. ಲೋಲ] 

ಲೋಲುಪ (ಗು). ೧. ಅತಿಯಾಸೆಯಿಂದ ಕೂಡಿದ ; ಅಳಿಯಾಸೆಯ : 
ಜೀವನೋಪಾಯಮುಮಂ ಪೂಲಿಪುದೆ ಬೆಸನಮದಲ ಲೋಲುಪ ಮನದಲಿ 
XxX (893. XX; ೭೦-೩೦; ಸು. 1109). (ನಾ). ೨. ಅತಿಯಾಸೆ 
ಯುಳ್ಳವನು : ಲಂಪಟ ; “ಲೋಲುಭಂ, ಲೋಲುಪು 


ಲಂಪಟಂ - ಈ ೫% ಅಳಿಪುವವಂ" (ಹಂಡು. 26-09). ೩. 
ಹೆಚ್ಚಿನ ಆಸಕ್ತಿಯುಳ್ಳವನು ; ಆಸಕ್ತ; ನೈಪನೀತಂ ತುರಗ 


ಲೋಲುಪತೆ 


ಪ್ರಿಯಂ ವಿಷಮವಾಹಾರೋಹಣಾತ್ಯಂತಲೋಲುಪನೊಲ್ಬೇಆದೆ ಮಾಣ 
ನೇಟ್‌ದೊಡೆ ಸಾಲ್ಗ್ಲುಂ (ಕಾಣಕಸಿ: ೪-00). [ಸಂ.] 
ಲೋಲುಪತೆ (ನಾ). ಅತಿಯಾಸೆ; ಮೋಹ ; ಲೋಲುಪತೆಯವನಿಯ 
ಲಿಹರೆ ಬರಹೇಳು ಯಮನಂದನನನು (ಕುಣ್ಮಾರ್ರೋ. 9-೨೦); ಅವಳು 
ಅಧಿಕಾರಲೋಲುಪತೆಯನ್ನು ತ್ಯಜಸಲು ಸಿದ್ಧಳಾಗಿರಲಿಲ್ಲ (ಯಾಣ. ೨) - 
ಸೆಂ. ಲೋಲುಸತಾ] 
ಲೋಲುಪತ್ವ (ನಾ). - ಲೋಲುಪತೆ. [ಸಂ.] 
ಲೋಲುಪ್ತ (ನಾ). ೧. ವಿಷಯಾಸಕ್ತ ; ಲಂಪಟ : ಜಾಲ 
ದೊಳಗೆ ಲೋಲುಪ್ತನಾಗಿ ನೀನೇಳುತಲೆ ಮದಿಸುತಿರಬೇಡ ಅಸುದಿನದಿ 
ಶೂಲಿಯನು ನೆನೆಯೊ (ರ್ನ. ೨೯0. ೨. ಆಸಕ್ತಿಯುಳ್ಳವನು : 
ಇಷ್ಟಲಿಂಗಪೂಜೆಯಲ್ಲಿ ಲೋಲುಪ್ತನಾಗಿಶಬೇಕು (ನ44ು: 0೬1): [ಸ0.] 
ಲೋಲುಪ್ತಿ, ಲೋಲಾಪ್ತಿ (ನಾ). ೧. -ಲೋಲುಪರೆ : 
ಲೋಲುಪ್ತಿಯಿಂ ಮನಮೆ ತನುವಾರಮುದನೆಬ್‌ಪು೨. 


10 


ಕರೆಸಿ ಲೋಲುಪ್ತಿಯಿಂ ಬಂದಿವಂಗ್ಲೀಯಬೇಕಣುಗೆಖ: 
ನೋಡೆನಲ್ಕೆ (ಕೈಬಳಾ, ೪-೮): ೨. ಸಂಖ; ಸಂತೋಷ; ಕೈವಲ್ಯ ಸ 
ವದನಾರವಿಂದಮಕರಂದಪಾನಲೋಲುಪ್ಪಿಗಿದು ಪೊಟ್ಡಿಲ್ಲೆ  (ಉನೂಕ್ಕ. 
೦೨-೦೪). ಲೋಲಾಪ್ತಿ : ೨. ಗೋಳಾಡಲುಂ ಬೇಡ ಲೋಲಾಪ್ಟಿಯುಂ 
ಬೇಡ (ಕಳುಳ. ೨೬೪). ೩. ಸರಸ; ಚಕ್ಕಂದ : ಅವರ ಲೋಲಾಪ್ತಿ 
ನಡೆಯುತ್ತಿತ್ತು (ಕೀತುಳಾ -೨0೩). [ಲೋಲುಪತೆ] 

ಲೋಲುಭ (ನಾ). - ಲೋಲುಪ "೨: “ಲೋಲುಭಂ. ಲೋಲುಪಂ, 
ಲೋಲಂ; ಲಾಲಸಂ, ಲಂಪಟಂ- ಈ ೫ ಅಳಿಪುವವಂ" (ಕರಾಯು. 30-0೯೮). 

[ಸಂ.] 

ಲೋಲುವೆ (ನಾ). - ಲೋಲುಪತೆ : ಲೀಲೆಯ ಕುಟ್‌ತು ಆಡುವರೆಲ್ಲರು 
ಕಾಲಸಂಹರನ ಬಂಧುಗಳು ಲೀಲಾಂಗನಾಸುಖದೆ ಕುಆ*ತು ಆಡುವವರೆಲ್ಲರು 
ಲೋಲುವೆಯ ಬಂಧುಗಳು (ಮೋಳಿನಾ- ೦೨-೪೩): [ಲೋಲುಪತೆ ?] 

ಲೋಲೆ (ನಾ). ೧. ಲಕ್ಷ್ಮಿ. ೨. ಮಿಂಚು. ೩. ನಾಲಗೆ. ೪. ಹೆಬ್ಬೆಟ್ಟಿ 
ನಲ್ಲಿರಂವ ಒಂದು ನಾಡಿಯ ಹೆಸರು : ಧಮನಿ, ಗಮನಿ, ಲೊ:ಲೆ. 
ಧೃತಿ, ನರ್ವಗಾ ಎಂಬೈದು ನಾಮವನುಳ್ಳೆ ನಾಡಿಯು ... ಹೆಬ್ಬೆ! ಟನ 
ಮೂಲದಲ್ಲಿರುವ ನರದ ಮೇಲೆ ಸಣ್ಣನಾಗಿ ಕಾಣಬರುವುದು (44. ೦೦). 

(ಹಂ. ಲೋಲಾ] 

ಲೋಲೇಕ್ಷಣ (ನಾ). ಚಂಚಲವಾದ ಕಣ್ಣು : ಚಳೆಮಾನಂ ಪದ್ಮಷಂಡಂ 
ತರಳಮಧುಕರಾಲಂಕೃತಂ ಪದ್ಮನಾಳಂ ವಳಶೈಂಗೋದ್ಭಾಸಿ ಚಂದ್ರಂ 
ಸೊಗಯಿಸಿತೆನೆ : ಲೋಲೇಕ್ಷಣಂ ಸಂಚಲತ್ಕುಂತಳಮುದ್ಭೂ ವಿಭ್ರಮಂ 
ಶೋಭಿಸೆ (984. ೨-90). [ಇಂ.] 

ಲೋವಿಸರ " ಲೋಳೆಸರ ' ನೋ. 

ಲೋವೆ (ನಾ). ೧. ಗೋಡೆಯಿಂದ ಮುಂದಕ್ಕೆ ಚಾಚಿದ ಸೂರಿನ 
“ಭಾಗ ; ಮುಂಜೂರು : “ಮನೆಗೇಟ್‌ಸಿದೆ ಹೊದಿಕೆ ವಳಭಚ್ಛದೆಯೆನಿಕ್ಕು 
*ಲೋವೆ ಗೋಪಾನಸೀಸಮಾಖ್ಕಂ'' (ತುಂಗಳ. ೩೯-೦೩); ಮಣಿಮಾಡದ 
ಮುಂದಣ ಪಚ್ಚೆಯ ಮೊಗಸಾಲೆಯ ಲೋವೆಯೊಳ್‌ ಪಂಚರತ್ನದಿಂ 
ಬಿಕ್ಕಿದ ರಂಗವಲ್ಲಿಯ (ಸುಕುಮಾ.00-233 ಈ): ಪಚ್ಚೆಗಳ ಕಂಬಂಗಳಿಂ ಪವಳ 
ವಲಗೆಗಳ ಮುಚ್ಚಳ್ಗಳಿಂ ನೀಲಮಣಿಯ ಲೋವೆಗಳಿಂ . . , 
ಗೃಹಗೃಹದ್ವಾರಂಗಳೊಳ್‌ ಮಹಾಮೇರುವೆಗಳು (ತಂತ್ರ. ೩-. 
ಯಿಲ್ಲದ ಊಟ ಲೋವೆಯಿಲ್ಲದೆ. ಮನೆಯು ನೆ. ಸುದವಳ 
ಮನೆವಾರ್ತೆ ಸಿಹಿಯಣಸಿ ಬೇವು ತಿಂದಂತೆ (ಸರಕ್ಕ -02೦೪). ೨- ಚಾವಣಿಯ 


ಚೌಕಟ್ಟು: (೪). 


40 


ಪೆಚಿ ದವ 
ಪೆಚ್ಚಿದುವು 


೭೭೪೩ 


ಲೋಹಕಾರ 


ಲೋವೆಪಟ್ಟಿ (ನಾ). ಹೊರಕ್ಕೆ ಲೋವೆಯಂತೆ ಬಾಗಿಕೊಂಡಿರುವ 
ಪಟ್ಟಿ ಗುಸಟ್ಟಿ: ಮೈಲೆಪೀಠಕ್ಕೆ ಲೋವೆಪಟ್ಟೆ: (ಎ೪: 1೪; ತಂಡನ. 
೨೫೯-ತುರಿ ೦೩೯; 2547). ವೆ. 4. ಪಟ್ಟಿ) 

ಲೋಷ್ಟ (ನಾ). ಮಣ್ಣಿನ ಮುದ್ದೆ ; ಹೆಂಟೆ: ''ಲೋಷ್ಟಕಃ, ಲೋಷ್ಟಂ_ಈ 
೨ ಹೆಚ್ಚೆ” (ತಗಡು. ೪-೪೨೨): [ಸಂ.] 

ಲೋಷ್ಪಕ (ನಾ). ಇ ಲೋಷ್ಟ: `'ಲೋಪ್ಟಃ॥, ಲೋಷ್ಟಂ--ಈ ೨ ಹೆಟ್ಟಿ” 
(ತಾಯ: ೯3-923)- [ಸಂ.] 

ಲೋಪ್ಪಭೇದ (ನಾ). ಮಣ್ಣು ಹೆಂಟೆಯನ್ನು ಒಡೆಯುವ ಒಂದು 
ಬಗೆಯ ಸಾಧನ ; ಹಲಬೆ: ' "" ಲೋಷ್ಟಭೇದಂ ಕೊಆಡು'' (ಮಂಗಳಾ: 
00%-0).- [ಸಂ.] 

ಲೋಷ್ಸಭೇದನ (ನಾ). ಲೋಷ್ಟಭೇದ: : “ ಕೋಟೀ()ಶಂ, 
ಲೋಪ್ಪಭೆ:ದನಂ...ಈ ೨ ಹಲಿಕೆ " (ಕಊಯು. 6-೪33). [ಸಂ 

ಲೋಷ್ಮ (ನಾ). ೫ ಲೋಷ್ಟ.; ಪರಸತಿಯ ನಿಜನನಿ ಪರಧನವಿರದೆ 
ಲೋಷ್ಯವು - - . ಎನುತ ಭಾವಿಸುವೆ (೪9: ೩-೫); ಪರವಿತ್ತಮಂ 
ಲೋಷ್ಠದಂತರಿದು (ರಕತ: ೩೬-೦). [< ಸಂ. ಲೋಷ್ಟ] 

ಲೋಸು (ನಾ). ಒಂದು ಬಗೆಯ ಔಷಧೀಸಸ್ಯ : “ ಅಂಷ್ಟಃ -ಬೆಳ್ಳುಳ್ಳಿ 

* ಲೋಸು (ಬೇವು?), ಕೆರಿಯರಿದಳ” (೬49: ೩)- [2] 

ಲೋಹ (ಗು). ೧. ಕೆಂಪಾದ ; ಕೆಂಪುಬಣ್ಣದ ; ತಾಮ್ರವರ್ಣದ: 
(ನಾ). ೨. ಯಾವುದಾದರೂ ಖನಿಜ,- ಧಾತು: ಅಗ್ನಿಯಿಂದ 
ತಪ್ಪದಾದ ಲೋಹದ. ಪುತ್ಮಳಿಯುತೆ (ನಹ. ೦೦೫-೬೦); ಕಾರಿಣ್ಯ 
ದಲ್ಲಿ - ಕಬ್ಬಿಣಕ್ಕೆ ಸರಯಾದ ಲೋಪವಿಲ್ಲ (ಮುಖಯ. ೪-098). 
೩. ಕರಿಯ ಬಣ್ಣದ ಲೋಹ ; ಕಬ್ಬಿಣ : “ ಗಿರಿಸಾರಂ, ಅಶ್ಮಸಾರಂ, 
ಲ್ಯೊಹಂ, ಕಾಳಾಯಸಂ_ ಈ ೪ ಕರ್ಬುನಂ” (ಹರಯ: ೨೮-೦೭) ; 
ಮಧುಯುತಂ ಫಘೃತಕರ್ಪಟ ಶುಲ್ಪನಾಗಲೋಹರಜಮನಟ್ಟು ಕಟ್ಟೆ 
ಕಳೆದಿಕ್ಕುಗುಮಾವಗಮಸ್ಥಿ ವೃದ್ಧಿಯ (ಊಕೋಶ. ೯-೦೪); ಗೆಗನಾಗ್ರ 
ದೊಳೀ ಮುಪ್ಪುರಂಗಳಂ ಬಾಡುವೆಸು ಸೊಗಸಾಗಿ ಕನಕ ಕಲಧೌತ 
ಲೋಹಂಗಳಿಂ (404: ೦-0೪): ೪. ಶುದ್ಧಪಡಿಸಿದ ಕಬ್ಬಿಣ ; 
ಉಕ್ಕು: ೫.. ಚಿನ್ನ ; ಸುವರ್ಣ . ೬. ತಾಮ್ರ. ೭. ಕಂಚು: 
* ಕಂಚುಃ -- ಲೋಹಂ” (ಉತ. ೧). ೮. ಕಡಿವಾಣ ; ಖಲೀನ: 
ಲೋಹಕ್ಕೆ ನಿರಾಳಮಾಗಿ ಮೊಗಮಿತ್ತುದ್ಭಾವಮಂ ಜಾಟುಕಲ್ಲರಿವಂತಾಸೆಯ 
ಪೈಸರಂ ಮೆಣಕಿವ ಚಿಲ್ವಂ ದೇವ ನೀವೇ ನೋಡಿರೆ ಚಿತ್ತಂಬಡೆದಪ್ಪು 

ಮೆಜ್‌ದರ"  ವುಹಂಗಳಂ ವಾಹಕರ್‌  (ಉರಂಶ್ರ- ೨-೬೦). 
೯. ರಕ್ತ;` ನೆತ್ತರು. ೧೦. ಒಂದು ಬಗೆಯ ಆಖುಧ: ೧೧. 
ಒಂದು ಬಗೆಯ ಸುಗಂಧದ ಮರ; ಕೃಷ್ಣಾಗರು : “ ವಂಶಕಂ, 
ಅಗರು. , ರುಜಾರ್ಹಂ, ಲೋಪ ಕ್ರಿವಿಜಂ, ಹೋಂಗತಂ_೬ ಅಗರು 
ಗಂಧ, ಶ್ವೇತಾಗರು” (ಸಿಠ್ಕಾ4ಿ. ೨೦೭)- ೧೨ . ಮಾನಿನ ಗಾಳ. [ಸಂ.] 

ಲೋಹಕರ್ಮ (ನಾ). ಕಬ್ಬಿಣದ ಕೆಲಸ; ಕಮ್ಮಾರವೃತ್ತಿ : ಹೇಮ 
ಕರ್ಮ ಲೋಹಕರ್ಮ್ಮ ಶಿಲಾಕರ್ಮ್ಮ . , - ಹಸ್ತಕುಶಳತೆಯುಳ್ಳ ವಿಸ್ತ 
ಕರ್ಮನಿರ್ಮಿತಮಪ್ಪ ಗವಟಾಚಾರ್ಯ (ಎಳ. 31, ಕೃತ್ಯರಾ- ೬6-00 ; 1116). 

[ಸಂ. ಲೋಹಕಮಃ 


ದು 


ಲೋಹಕವಚ (ನಾ). ಲೋಹದಿಂದ ಮಾಡಿದ ರಕ್ಷಾಕವಚ ; ಲೋಹದ 


ರಕ್ಷಾಸಾಧನ ; ಆನೆಗಳು ಲೋಹಕವಚಗಳನ್ನು ಧರಿಸಿ ಬೆಟ್ಟಗಳಂತೆ 
ಕಾಪಲಾಗಿದ್ದವು (ಎತ. ೨೬೩)- [ಸಂ,] 

ಲೋಹಕಾರ (ನಾ). ೧. ಲೋಪದ ಕೆಲಸಮಾಡುವವನು. ೨. ಕಬ್ಬಿಣದ 
ಕೆಲಸಮಾಡುವವನು ; ಕಮ್ಮಾರ. ೩. ತಾಮ್ರದ ಕೆಲಸಮಾಡುವ 
ವನು ; ಬೋಗಾರ : “ವ್ಯೋಕಾರಃ, ಲೋಹಕಾರಃ--ಈ ೨ ಬೋಗಾಅಂ” 


ಲೋಹಕಿಟ್ಟ 


(ಹರಡು: 6೬-1೩9) ; ಹಿಫಿಸ್ಪಸ್‌; ದೇವತೆಗಳ ಲೋಹತಂತ್ರಜ್ಞ ; ಸ್ವತಃ 
ಲೋಹಕಾರದೇವತೆ (6ರ ಶ್ರ- ೫191, mtd ಸಮುಸ್ಸಿ). ' ೪. ಕಂಚಿನ 
ಹಾವ, ; ಕಂಚುಗಾರ ; “ಲೋಹಕಾರನೆನಲ್‌ ಕಂಚು 
 (ಮುಂಗರಾ- ೦೦೦ 0). [ಸಂ.] 

ನ ್ಪಿ (ನಾ). ಕಬ್ಬಿಣದ ಮೇಲೆ ಹತ್ತುವ ಜಂಗು; ತುಕ್ಕು. [ಸಂ.] 

ಲೋಹಖುಶವಾಹ (ನಾ). ಲಾಳ ಕಟ್ಟಿಸಿದ ಕುದುರೆ : ಎರಡುಂ ಪಕ್ಕದೆ 
ಪಣ್ಣಿ ಸ್ಲಿದೋಜೆವಿಡಿಯಂ ಕೈ ಗೆಯ್ದು ಬುಡೇಜ್‌ ಚಾಮರಮಂ ಚನ್ನೆಯರಿಕ್ಕೆ 
ಲೋಹಖುರವಾಹಂ ಸುತ್ತಿ ಕಾಲ್ಗಾಪಿನೊಳ್‌ ಬರೆ ಬಂದಂ . , - ವಜ್ರ 
ಬಾಹುಮಹಿಪಂ ವಜ್ರುಯುಧಂ ಬರ್ಪವೊಲ್‌ (ಕಣಕ. -೦೦)- ಗೂ] 

ಲೋಹಚುಂಬಕ (ನಾ)- ಕಬ್ಬಿಣವನ್ನು ಆಕರ್ಷಿಸುವ ಗುಣವುಳ್ಳುದು 

"ಸೂಜಿಗಲ್ಲು; ಆಯಸ್ಥಾಃ ತ: ಲೋಹಚುಂಬಕಧರ್ಮವು ಒಂದು 
ಜಾತಿಯ ಕಬ್ಬಿಣದಲ್ಲಿರುತ್ತ! ಡೆ ಆ ಕಬ್ಬಿಣಕ್ಕೆ ಲೋಹಚುಂಬಕವೆನ್ನುವರು 
(ಹಯ. ೩-33೪) ; ಲೋಹಚುಂಬಳವನು ಕಂಡ ಲೋಹದಂತೆ ನುಗ್ಗಿದೆ 
(toms: ೦೩-೭). [ಸಂ.] 

ಲೋಹಚುಂಬಕತ್ವ (ನಾ). ಕಾಂತಶಕ್ತಿ; ಅಯಸ್ಕಾಂತ ಗುಣ : 
ಉಷ್ಣತೆ: ಪ್ರಕಾಶ, ವಿದ್ಯುತ್ತು, ಲೋಹಚುಂಬಕತ್ವ ಈ ನಾಲ್ಕು ನಮ್ಮ 
ಇಂದ್ರಿಯಗಳಿಗೆ ತಿಳಿಯಂವಂಥದು (ಮುಿಂಮಿ- ೫-೩4). [ಸಂ] 

ಲೋಹಜ (ಗು). ಕಬ್ಬಿಣದಿಂದ ಆದ : " ಲೋಹಜಬಂಧ ' ಪರಾ. [ಸಂ.) 

ಲೋಹಜಬಂಧ (ನಾ). ಕಬ್ಬಿಣದಿಂದ ಮಾಡಿದ ಸರಪಣಿ : ಗದ್ಭೂ 
ಪಣವಾರಣಂ ಮುಜಯೆ ಪುಯ್ಡಾಲಾನಮಂ ತ್ವ ಕ್ವಗಜಲೋಹಜಬಂಧಂಗಳ 
ನೆಲ್ಲಮಂ ಪಾವನಂ . . . ಬಂದು (ಶಂಠಾಶು. ೦೫-೩೦). [ಸಂ.] 

ಲೋಹಜಿತ್ತು (ನಾ). ಒಂದು ಬಗೆಯ ರತ್ನ; ವಜ್ರ. [ಸಂ. ಲೋಹಜಿತ್‌] 

ಲೋಹಟಂಕ (ನಾ). ಕಬ್ಬಿಣದ ಸುತ್ತಿಗೆ: “ಸುತ್ತಿಗೆ ಲೋಹಟಂಕಂ” 
(ಮಂಗಲಾ. 0044) [ಸಂ.] 

ಲೋಹತೈಲ (ನಾ). ಗಣಿಗಳಲ್ಲಿ ದೊರೆಯುವ ಎಣ್ಣೆ ; ಖನಿಜತ್ಯೈಲ: 
ಸಮುದ್ರದಲ್ಲಿ ಅಥವಾ ಸರೋವರದಲ್ಲಿ ನದಿ ತನ್ನ ಭಾರೆನನ್ನು ಇಳಿಸಿದಾಗ 
ತಳದಲ್ಲಿ ಮುಚ್ಚಿಹೋದ ಪ್ರುಣಿಗಳ, ಸಸ್ಯಗಳ ಭಾಗಗಳಿಂದ ಲೋಹತ್ಯೆಲ 
(120/೩1 0119)ಗಳಾಗುತ್ತವೆ (ಕೂಂನ. ೦೩೬). [ಸಂ.] 

ಲೋಹವ್ರವ (ನಾ). ಕಬ್ಬಿಣದ ದ್ರವ ; ಕರಗಿದ ಕಬ್ಬಿಣ : ಸಮಾಕುಲತರ್‌ 
ಮೋಹಿಸಿ ಮುಚ್ಚಿವೋಗಿ ಪರಿತಂದುತ್ತಪ್ಪ ಸ ಲೋಹದ್ರಸಂ ಜಲಮೆಂ ಂದಲ್ಲಿಯ 
ನಾರಕರ್‌ ತಳಿವುದುಂ (8484. ೬-೪). [ಸಂ,] 

ಲೋಹನಿಧಿ (ನಾ). ಚಿನ್ನದ ರೂಪದಲ್ಲಿರುವ ನಿಧಿ; ತೆಗೆದಿಟ್ಟಿ ಸಿರುವ 
ಚಿನ್ನ ಮೊದಲಾದ ಲೋಹ: ಹಣದ ಬೆಂಗಾವಲಾದ ತನ್ನ ರೋ 
ನಿಧಿಯ ಗಾತ್ರವನ್ನೂ ರಚನೆಯನ್ನೂ ಹೇಗೆ ಕಾಪುಡಿಕೊಳ್ಳು ತ್ತಿರಬೇಕು ? 
(ಜಂತ: ಎ೬೦). [ಸಂ.] 

ಲೋಹಪರೀಕ್ಷೆ (ನಾ)- “ಒಂದಂ ಖನಿಜದಲ್ಲಾ ಗಲಿ, ಲೋಹಮಿಶ್ರಣ 
ದಲ್ಲಾಗಲಿ ಇರುವ ಒಂದು ಲೋಹದ ಮೊತ್ತ ತ್ತವನ್ನು ನಿಷ್ಯರ್ಷಿಸು 
ವುದು; ಲೋಹಪರೀಕ್ಷೆ'' (46837, ಇಕ2-)- [ಸಂ- 'ಠೋಷವರೀಕ್ಷಾ] 

ಲೋಹಪೃಷ್ಠ (ಗು). ೧. ಲೋಹದಂತೆ ಗಟ್ಟಿ ಕ್ಟಿಯಾದ ನ 
ಹೊಂದಿರುವ, 1(ನಾ). ೨. ಒಂದು ಬಗೆಯ ಪಕ್ಷಿ; ಕ್ರಾಂಚಪಕ್ಷಿ 
ಹರಡೆಹಕ್ಕಿ : "'ಲೊ-ಹಪೃಷ್ಥ ಕಂಕ ಶಬ್ದಗಳು ಹರಡೇಹಕ್ಕಿಯ 
ಹೆಸರುಗಳು. ಇದು ಹದ್ದುಗಳಲ್ಲಿ ಭೇದ, ಕಬ್ಬುರೆಹದ್ದೆಂಬರು ಚ 
ಘಟ್ಟಿಯಾಗಿರುವ ಏರ್ರೆಗಳುಳ್ಳದ್ದು*'  (ಗುರುಶಾ- 0೪). [ಸಂ.) 

ಲೋಹಪ್ರತಿಮೆ (ನಾ). ೧. ಲೋಹದಿಂದ ಮಾಡಿದ ವಿಗ್ರಹ, 
ಬೊಂಬೆ. ೨. ಕಮ್ಮಾರನ ಅಡಿಗಲ್ಲು. [ಸಂ. ಲೋಹಪ್ರತಿಮಾ] 

ಲೋಹಫಲಕ (ನೌ). ಲೋಹದ ಹಲಗೆ : ಖರೋಷಹ್ಠಿಲಿಪಿ ಭೂರ್ಜಪತ್ರ 


೭೭೪೪ 


ಲೋಹಸಿಂಧೊರ 
ಗಳೆ ಮೇಲೆ ಬರೆದಿರುವುದಲ್ಲದೆ ಲೋಹಫಲಕದ ಮೇಲೂ . , . ದೊರೆತಿದೆ 
(ಕ್ರಾ. ೩೦). Fo] 
ಲೋಹಭಸ್ಮ (ನಾ). ೧. ಕಬ್ಬಿಣದ ಕಿಟ್ಟ... ಜಂಗು. ೨. (ಔಷಧಿ 


4 ಕಬ್ಬಿಣದ ಕಿಟ್ಟ ದಿಂದ. ತಯಾರಿಸುವ ಒಂದು ಬಗೆಯ ಭಸ್ಮ ; 
ಲೋಹಭಸ್ಥೆ: ಇದನ್ನು. ಮಾಡುವ ಕ್ರಮ -. ಅರಹುಡಿಯನ್ನು ಅಂಬಿಲ 

ದಲ್ಲಿ ತೊಳೆದು ಅತ್ತಿಯ ತಿಗಡಿನ ರಸನಲ್ಲಿ ಆ ಹುಡಿ ಮುಳುಗುವ ಹಾಗೆ 

ಹಾಕಿ ಸೂರ್ಯಪುಟದಲ್ಲಿರಿಸಿದರೆ ಆ ಅರಹುಡಿ ಭಸ್ಮವಹುದು (ಎನ್ನ: ೪೬); 


ಕಬ್ಬಿಣದ. ಕಿಟ್ಟಿ ತಂದು. ಪುಟಕ್ಕೆ ಹಾಕಿ ಲೋಹಭಸ್ಮ ಮಾಡುವರು. 
(ಮುಂಜ. ೪.0೫೩), [ಸಂ. ಲೋಹಭಸ್ಮನ್‌] 

ಲೋಹಮಂಡೂರ (ನಾ). = ಲೋಹಭಸ್ಮ ೧" : ಜೇನುತುಪ್ಪವ 
ಹನಿಸಿ ಲೋಹಮಂಡೂರ ಹಲವಂ ಹಾಕಿ... ಸೇವಿಸೆ ಕ್ಷಯರೋಗ 


ಮುಡುರೋಗ . . . ಸಹ ಗುಣಮಕ್ಕು (49: ೨೬೪). [ಸಂ.] 

ಲೋಹಮಾರ್ಗ ಣಾ). ಕಬ್ಬಿಣದ ಕಂಬಿಯ ಮಾರ್ಗ ; ರೈಲುರಸ್ತೆ ; 
ರೈಲ್ವೆ ಎಂ. ಬ ಲೋಹಮಾರ್ಗದ್ರ ಈ ಊರ ಮೇಲೆ ಹಾಯ್ದು ಇ 
ಕೂಡುತ್ತದೆ (ಫುಂಂಯಿ. ೪-೦೫೩) - [ಸಂ.] 

ಲೋಹಯುಗ (ನಾ). ಮಾನವರು ಲೋಹವನ್ನು ಹೆಚ್ಚಾಗಿ ಬಳಕೆಗೆ 
ತಂದ ಕಾಲ: ಶೈವಸಂಸ್ಕೃತಿಯು . , ಲೋಹಯುಗಕ್ಕೆ ಹಿಂದಿನ 
ದೆಂತಲೂ ಅಭಿಪ್ರಾ ಯವ ಟ್ವಿದ್ದಾರೆ (ಕಾ6ರ. ೨೦೭). [ಸಂ.] 

ಲೋಹಲ(ಗು). ೧. ಕಬ್ಬಿ ಣದಿಂದ ಮಾಡಿದ. ೨, ಅಸ್ಪ ಷ್ಟವಾ। 
ಮಾತನಾಡುವ. (ನಾ)- kg ಅಸ್ಪಷ್ಟವಾಗಿ ತಳು 
“ಲೋಹಲನನಭಿವ್ಯಕ್ತವಿಹಾರೆಂ"* (6% ಕೋ: ೦೦೦-೦೬). [ಸಂ.] 

ಲೋಹವಕ್ಕರಿಕೆ (ನಾ). (ಆನೆ, ಕುದುರೆ ಮೊದಲಾದುವುಗಳ ಪಕ್ಕಕ್ಕೆ 
ಕಟ್ಟು ವ ಉಕ್ಕಿನ ಕವಚ : ಕುರುಕ್ಷೇತ್ರದೊಳ್‌ ವಜ್ರಪ್ರಹರಣದಿನೆ. 
ಜಂಕೆವೆರಸು ಕಡಿದ ಪರ್ವತುಗಳೆಂತೆ ಲೋಹವಕ್ಕರಿಕೆಗಳ್ವಿರಸು ಇಡುತ್ತೆ 
ಕೆಡೆದ. ಮದಾಂಧಗಂಧಸಿಂಧುರಂಗಳೀ (ಥರ. ೬-36 ನ); ರಾಜಿಪ 
ಲೋಡವಕ್ಕರಿಕೆಯ ತೇಜಗಳ ಲೆಕ್ಕವಿಲ್ಲದೆ. ತಂದೊಬ್ಬಸಿ (ಣಗಳು, ೦೬ 

[ಲೋಹ ಪಕ್ಕರಿಕ) 

ಲೋಹನಕ್ಕರೆ (ನಾ). ಎ ಲೋಹವಕ್ಕರಿಕೆ : ಏಜ್‌ಸಿದ ಬಿಸುಗೆಗಳು 
ಮಿಕ್ಕಿದ ಲೋಹವಕ್ಕರೆಗಳುಮುರ್ಚಿದ ಮೊಗವಡಂಗಳುಂ (ಕಂಶಣ. 
0೦-3೦ ನ); ಪದಿನೆಣ್ಸ ಸಿರ ಲೋಹವಕ್ಕರೆಯ ಜಾ: ತೈಶ್ವೆಂಗಳ್‌ (ಜುದ. 
೬6 ಶ್ರಯೋ) ; ಕುಡುರೆಗಗೆ ಲೋಹವಕ್ಕರೆ ಉಕ್ಕಿನ "ಮೊಗಂಂಬಗಳನ್ನೂ 


-೩೩). 


ಷ್ಣ 


45 


ಧರಿಯಿಸಿ (ಮುತ್ರತ- ೯೮-೦೫). [ಲೋಹ ...ಪಕ್ಕರೆ] 

ಲೋಹವರ (ನು). ಲೋಹಗಳಲ್ಲಿ ಶ್ರೇಷ್ಠವಾದುದು ; ಚಿನ್ನ ; 
ಬಂಗಾರ. [ಸಂ.] 

ಲೋಹಶಾಸ್ತ್ರ (ನಾ). ಲೋಹಕ್ಕೆ ಸಂಬಂಧಪಟ್ಟ ವಿದ್ಯೆ : ಇವುಗಳಲ್ಲಿ 


ಕಾಣುವ "ರೊ ಹಶಸ್ಟ, ದ ಸಾಧನೆಯು ಎಲ್ಲರ ಗೌರವಕ್ಕೂ ಪಾತ್ರವಾಗಿದೆ 
(30s. ೪6) [ಸಂ.] 

ಲೋಹಶ್ರವಣೆ(ನಾ).ಲೋಹದ ಕರ್ಣಾಭರಣವನ್ನು ಹೊಂದಿರುವವಳು: 
ವಿವಿಧಾಭರಣಾಥ್ಯೆ ವಿಚಿತ್ರವಸ್ತುಗಳನಅಸುವಳ್‌ ಕಲಾವಿದೆ ಲೋಹಶ್ರವಣಿ 
ಕಮಲಾಕ್ಷಿ, ಧೂಮ್ರಾಭವರ್ಣಿ ಮೃಗನಿಲಯಮಧ್ಯಮದ್ರೇಕ್ಕಾಣಂ 
(೫4: 0೨೨)... ಸಂ. ಲೋಹಶ್ರವಣಾ (ಲೋಹ. ಶ್ರವಣ, ..)] 

ಲೋಹಸಿಂಧೂರ (ನಾ)- ಔಷಧಿಗಾಗಿ, ಕಬ್ಬಿಣದ ಹುಡಿಯಿಂದ 
ತಯಾರಿಸಿದ ಪುಡಿ: ಲೋಹಸಿಧೂರ- ಲಿ ಅರಹುಡಿಯನ್ನು 
ಗೋಮೂತ್ರದಿಂದ ಐದುದಿನ ನೆನೆಯಿಕ್ಕಿ . . . ಖಲ್ವ ್ವದೊಳಿಕ್ಕಿ ಸೂಕ್ಷ್ಮ 
ಚೂರ್ಣ ಮಡಲು, ಶುದ್ಧಸಿಂಧೂರವಾಗುವುದು (ಕನ್ನಿ. ಆ). 

[ಲೋಹ ಸಿಂಧೂರ] 


ಲೋಹಾಣ 


ಲೋಹಾಣ (ನಾ). ವ್ಯಾಪಾರಿಗಳ ಒಂದು ಪಂಗಡ : ಲೋಹಾಣರು 
೬ ಕಚ್ಚೆ ದೇಶದಿಂದ ಕಾನಡಾಜಲ್ಲೆಗೆ ಬಂದವರು (*ಠಾಗ- 00). [2] 
ಲೋಹಾಭಿಸಾರ (ನಾ). ೧. ಆಯುಧಗಳನ್ನು ಹೊಳೆಯುವಂತೆ 
ಮಾಡುವುದು. ೨. ಯುದ್ದ ನ್ಫಸೂರ್ವದಲ್ಲಿ ಸೈನಿಕರನ್ನು ಸಿದ್ಧಗೊಳಿ 
ಸಲು ರಾಜರು ಮಾಡುತ್ತಿದ್ದ ಒಂದು ಉತ್ತ ವ: “ರೋಹಾಭಿಸಾರಃ 
ಅಸ್ಟ್ರಭೃತಾಂ ರಾದ್ಣಾಂ ನೀರಾಜನಾವಿಧಿಃ- ಯಾದೃಪ್ರಯಾಣದಿಗಳಲ್ಲಿ 
ಆಯುಧಗಳನ್ನು ಧರಿಸಿದ ಅರಸುಗಳಿಗೆ ರಕ್ಷೆಯಾಗಿ ಆರತಿಯನ್ನು ನಿವಾಳಿಸಿ 
ಬೆಳಗುವಿಕೆ” (೫63: ೨೬). [ಸಂ] 
ಲೋಹಾಭಿಹಾರ (ನಾ). = ಲೋಹಾಭಿಸಾರ- [ಸಂ.] 
ಲೋಹಾಸನ (ನಾ). ಒಂದು ಬಗೆಯ ಆಸನ ; ಲೋಹದಿಂದ ಮಾಡಿದ 
ಪೀಠ ; ಆತನುಂ ಪಿರಿಯ ಲೋಹಾಸನಮೇಜ್‌ ಪಲಂಬರ್‌ ಪಾರ್ವರ್ಗೆ 
ವನ್ಸಾಣಿಸುತ್ತಿರ್ದ (ಣಿ: ೭-೦೬) ; ಸಿಂಹಾಸನದೆರಡೋಳಿಯೊಳಂ 
ಸಾರ್ಚಿದ ಲೋಹಾಸನದೊಳ್‌ (ತ್ಯ. ೩-೩0 5). p “ಇದರ ಲಕ್ಷಣ, 
ಪಂಚಭಿಃ ಸಪ್ತಭಿರ್ವಾಪಿ ನವಭಿರಲ್ಲೋಹಜೈ! 1 ಪದೈಃ 
ಲೋಹಪಟ್ಟ ್ಪಿಕೃತಾಧಾರೈ' ರ್ಲೋಹಜಾಲಕ ಮೂರ್ಧನಿ " ಭಂಕಾಪಟ್ಟಿ 
ಗರ್ಭಸ್ಥಂ  ಕಾರ್ವಾಸೇನ ವಿಮಿಶ್ರಿತಂ ಲ್ಯೋಹಾಸನಮಿದರ 
ಪ್ರೋಕ್ತಮುಪರಿಷ್ಠಾತ್ಸುಕೀಲಿತಂ.”  (6ಸ್ಮಾಣ. ಏಕ್ಕತೆ- 300 ಫು). 
[ಸಂ,] 


ಲೋಹಾಸನಸ್ಮಿತ (ನಾ). ಲೋಹಾಸನದಲ್ಲಿ ಕುಳಿತಿರುವವನು : 


ಉರ್ವರುಮರ ಸಭಾಭ ಸೈ ತರ ಲೋಹಾಸನಸ್ಥಿತಂ ತದಾಸನದಿನಿಟುದು. 
(ಸುರ: ೩-೭ ಐ). [ಸಂ.] 
ಲೋಹಿತ (ಗು)- ೧. ಕೆಂಪಾದ ; ಕೆಂಬಣ್ಣ ಸದ ; "ಲೋಹಿತಲೋಚನ' 


ಪರಾ-(ನಾ). ೨. ಕೆಂಪುಬಣ್ಣ: ; ರಕ್ತ ವರ್ಣ; “ಅರುಣ; . , . ಲೋಹಿತ 
ಈ ೭ ಕೆಂಪು (ಹಡು. 03೦-೪೯) ; ತರದಿಂದಂ ಲೋಹಿತಸಿತಹರಿತ[ಂ] 

೬. ೬ ಬಭ್ರುಕ ಮಲಿನವರ್ಣಮಿವು ಗೃಹವರ್ಣಂ (೫ತ- ೧-೨೦); ಆನೆಯ 
ರಕ್ತದಿಂದ ಕೆಂಪಾದ ಸಿಂಹದ ಕೇಸೆರದಂತೆ ಲೋಹಿತವಾಗಿ (ರತ ೧೪೫). 
೩. ನೆತ್ತರು; ರಕ್ತ: “ಕ್ಷತಜಂ ಲೋಹಿತಂ . ... ರಕ್ತಂ-ಈ ೭ 
ನೆತ್ತರು'(ಹಉಯು. ೦೦೪-೦೦); ವೈರಿಬಲಲೋಹಿತಬಂಧುರದಂಡಮಾ ಭುಜಾ 
ದಂಡಂ (ಗಣಪ. ೦-೬೩); ಅಂಗದನ ಕಣೆ ಮಹೋದರನಂಗದ ಲೋಹಿತ 
ಮನೀಂಟೆ ಪಿಂಗೆ ದಶಪ್ರಾಣಂಗಳು೨ (ಶಂಕಾಶಾ- 0೩-0೨) ; ಲೋಹಿತ 
ಸ್ರೋತದೊಳ್ಳುಳುಗಿ: ಮಜ್ಮೆಯೊಳದ್ದಿ (ತತ್ರಾಂಗ- ೩೬-೪೬೪). ೪. ಕೆಂಪು 
ಲೋಹ : ತಾಮ್ರ. ೫. ಕೋಪ; ರೋಷ: ಹರಿಯುವ ರಕ್ತದ 
ವಾಹಿನಿ ನಾನು 1 ಲೋಹಿತವಿಪ್ಲವದುರಿ ನನು ! (1048: 0೬-0೨). 
೬. ಆನಂದ ; ಸಂತೋಷ. ೭..ಕೊಡಲಿ ; ಪರಶು. ೮. ಸಮಗ್ರ 
ವಾದುದು ; ಅಖಿಲ; ಸಮಸ್ತ. ೯. ಒಂದು ಬಗೆಯ ವಿಖಾನು: 
“ಶಾಲ... ಲೋಹಿತಃ, ಪಲ್ಲವಕ ಈ ೬ ಮತ್ಸೃದ ಭೇದಂಗಳ್‌” 


(ಕಉಯು- 00-೩೭) ; ಜಾಲದೊಳ್ಳಿಕೃತ್ತೆಯ್ಯಾಗರ್ದ  ಮಾನದಂ 
ಶ್ರಾದ್ಯಕತ್ಕುತ್ತಮಲೋಹಿತಮತ್ಸೃಮುಮುತ್ತಮಮೆಂದೊಂದು. ಕಡೆಯ 


ಯ]ನಡಿಸಿದನರಸಂ (ಯಕೋಕ- &-50)-"ರೋಹಿತ' ಪರಾ. ೧೦. ಒಂದು 
ಬಗೆಯ ಸುಗಂಧವಸ್ತು : “ಕುಂಕುಮಕ್ಕೇಸರಿಲೋಹಿತಂ ಘುಸೃಣಮೆನೆ 
ಕುಂಕುಮಂ” (ಕೂಗಣ. ೧೧. ಗ್ರಹಗಳಲ್ಲಿ ಒಂದು; 
ಅಂಗಾರಕ ; ಕುಜ. ೧೨. ಒಂದು ಬಗೆಯ ಜಿಂಕೆ ; ಕೆಂಬಣ್ಣದ 
ಜಿಂಕೆ. ೧೩. ಬ್ರಹ್ಮಪುತ್ರಾ ನದಿ. ೧೪. ಒಂದು ಬಗೆಯ ಬತ್ತೆ 
ಕೆಂಬಾರೆ. ೧೫. ಬೆಲೆಬಾಳುವ ಒಂದು ಬಗೆಯ ಕೆಪುರತ್ನ ; 
ಮಾಣಿಕ್ಯ. ೧೬. ಕಣ್ಣಿನ ಒಂದು ಬಗೆಯ ರೋಗ; ಕೆಂಗ 
ರೋಗ." 0೭.ಅಂಕಶ. ೧೮. ಶಿರೀಷ ಕುಸುಮ. (ಸಂ) 


0-33) 


೭೭೪೫ 


36 


ಟಿ 


ಲೋಳೆಮಾನು 


ಲೋಹಿತಕ (ನಾ). ಕೆಂಪುಬಣ್ಣದ ರತ್ನೆ ; ಮಾಣಿಕ್ಕ: “ಶೋಣರತ್ನಂ, 
ಲೋಹಿತಕಃ, ಪದ್ಮರಾಗಃ -- ೩ ಕಂಪ್ರಗಳು, ಕೆಂಪುಕಲ್ಲುಗಳು” (oe: 
404). [ಸಂ.] 

ಲೋಹಿತಚಂದನ (ನಾ). ೧. ಒಂದು ಬಗೆಯಂ ಕೆಂಪುಬಣ್ಣದ ಪುಡಿ; 
ಕುಂಕುಮ: “ಕುಂಕುಮಂ . , . ಲೋಹಿತಚಂದನಂ « ಜಾಪಕಂ 
ಈ ೭ ಕುಂಕುಮಂ” Ga. 6-46) ೨. ಒಂದು ಬಗೆಯ 
ಮರ; ರಕ್ತಚಂದನ. ೧, ೨: ಆವನಂ . . . ಕಾಂತಾಕೆದಂಬದಂತೆ 
ಲೋಹಿತಚಂದನಾಲಂಕೃತಮುಂ . . . ಆಗಿಯಂ (ಕ್ರ. 8-8೨ 5). [ಸಂ.) 

ಲೋಹಿತಜಳ (ನಾ). ಕನ್ನೀರು ಠಕ್ಕ: ಖಳದುಶ್ಶಾಸನಲೋಹಿತಜಳಮಂ 
ಕುಡಿದೆಂ (ಗಂಯಂ- ತ: [ಸಂ. ಲೋಹಿತಜಲ] 

ಲೋಹಿತಲೋಚನ (ನಾ). (ಕೋಪದಿಂದ) ಕೆಂಪಾದ ಕಣ್ಣು ಗಳುಳ್ಳ 
ವನು: ನೆಿಯದ. ನರಕಾಯುಷ್ಯಮಂ ನೆಜಪುವನೆಂಬಂತೆ ಸಂದು 


ವಿಘೂರ್ಣಮಾನಲೊೋಹಿತಲೋಚನೂ . ಎ ಇಜಿ್‌ಿಯಲೇ (6ರತ್ರ:3-0೪ ನ); 
ಅಕಾಲಸಂಧ್ಯಾಪ್ರ ದಾನಪ್ರ ವೀಣಲೋಹಿತಲೋಚನನುಂ * *ಆೆಗಿಯುಂ 
ರಾಜಸೇವಾನಭಿಜ್ಞ ನುಮೆನಿಸಿದಂ (ಕಾರಂಫೂ- ೬೭). [ಸಂ.] 


ಲೋಹಿತಾಂಗ (ನು. ೧. ಕೆಂಪುಬಣ್ಣದ ಒಂದು ಬಗೆಯ ಸಸ್ಮ. 
೨. [ಜ್ಯೋತಿ] ಕೆಂಪುಬಣ್ಣದ ಒಂದು ಗ್ರಹ; ಮಂಗಳ; ಕುಜ: 
“ಲೋಹಿತಾಂಗನಂಗಾರಕಂ ಕುಜಂ” (tat. 04-13). [ಸಂ.) 

ಲೋಹಿತಾಶ್ವ (ನಾ): ೧. ಕೆಂಪುಬಣ್ಣದ ಕುದುರೆಯುಳ್ಳ ನನು ; ಅಗ್ನಿ ; 


“ಸಪ್ಪಾ' ಚ್‌ * ಲೋಹಿತಾಶ್ವ: ಹುತಾಶನಃ ೨690 ಚನ 
ಪೆಸರ್‌” (nw. ೦೨-೬೪) ; ಮಸಗಿರ್ದ ಲೋಹಿತಾಶ್ವಪ್ರಸರಂ 
ಕಾಳ್ಗೆರಡಮೆಲ್ಲಮಂ ಮೇಯೆ (480: ೦೬೫). ೨. ಹರಿಶ್ಯ ಶಂದ್ರನ 


ಮಗನ ಹೆಸರು: ಬಂದರಂ ಲೋಹಿತಾಶ್ವಾ ಎಂದು . 
ಬಿಡೆ ಬೀದಿಗಜುವಿನಂತೆ (ಕಣ: 03-0೬). ಟಂ] 
ಲೋಹಿನಿ (ನಾ). ೧. ಕೆಂಪುಬಣ್ಣ : “ದಾಸವಣದ ಹೂವಿನ ಬಣ್ಣಮಂ 


* ಕರೆಕರೆದು. 


ಲೋಹಿನಿಯೆಂಬುದು” (sas 033-೩): ವಿ. ಕೆಂಪುಬಣ್ಣ: ದವಳ್ಳು, 
೩. ಸಿಟ್ಟಿನಿಂದ ಕೆಂಪಾದವಳು. ಸಂ. ಲೋಹಿನೀ] 
ಲೋಳೆ "ಲೋಲ ನೋ: 


ಲೋಳಂಬ "ಲೋಲಂಬ' ನೋ. 

ಲೋಳತೆ “ಲೋಲತೆ' ನೋ. 

ಲೋಳಸರ "ಲೋಳಿಸರ' ನೋ. 

ಲೋಳಿ 'ಲೋಳಿ' ನೋ: 

ಲೋಳಿತ `ಲೋಲಿತ' ನೋ. 

ಲೋಳಿಸರ "ಲೋಳೆಸರ' ನೋ. 

ಲೋಳೆ, ಲೋಳಿ (ನಾ). ೧: ಬಾಯಿಯಿಂದ ಸುರಿಯುವ ದ್ರವ; 
ಲಾಲಾರಸ ; ಜೊಲ್ಲು: ಕೊರೆವೊಡೆ ಬೆಟ್ಟುಗಳ್‌ ಬಿರಿವುವುಣ್ಮುವ 
ಲಾಳೆಯ ಲೋಳಿಗಳ್‌ ಪೊನಲ್ವರಿವುವು (ಕಳಾ. ೯-0೦೦), ; ಮುದುಕಿರಂತೆ 
ಲೋಳೆ ಸುರಿವ ಬಾಯಂಂ (ರರ್ಫರ್ಗು. 9-೬೫) ; ಬೀಳ್ವ 
ಲೋಳೆಯ ಬಿಗಿದ ಗಲ್ಲಗಳ ... ಮಾನಿಸರು (044, wu) 

"ಲೊದಳೆ ' ಪರಾ. ೨. ಶುಕ್ಲ. ೩. ಮೊಟ್ಟೆಯ ಒಳಗಿರುವ 

ಜಿಗುಟಾದ ದ್ರವ: “ಮೊಟ್ಟೆಯ ಹಳದಿ ಲೋಳೆ. ಬಂಡಾರ” (10೬. 

5ಕು-)- ೪. ಶ್ಲೇಷ್ಮ: ಲೋಳಿ : ೧, ವಿಕತಸೃಕ್ವದ ಲೋಳಿಗಳ 
. ಹಯಾವಳಿ ಕಳನ ಗೆಲಿದವು (ಕುನ್ಮಾರೀ. ೩-೪): [ದೇ.॥8 ಮಲ. 

ನೋಳ ; ತುಳು. ನೋಣೆ; ತೆಲ್ಲು ನೊಚ್ಚಿಳ್ಳು. / ಸಂ. ಲಾಲಾ] 


ಲೋಳೆಮಾನು (ನಾ)- ಒಂದು ಬಗೆಯ ಮಾನು: “ಸರಿಸುಮಾರಾಗಿ 
ಪಾರದರ್ಶಕವಾದ. ಘನದ್ರವದೇಹವುಳ್ಳೆ , ಒಂದು ಸಮುದ್ರ ವಿಸಾನಜಾತಿ: 


ಲೋಳೆವಾಯ್‌ 


ಲೋಳೆವಿಸಾನು : ಅಂಬಲಿವಿಸಾನು” (26117-88%- 998); ಲೋಫ್ಲಮಾನು 
(117-814) ಕಣ್ಣು ಪಡೆದ ವಿಶ್ವದಲ್ಲಿನ ಮೊದಲ ಜೀವಿ (8ಕ್ಮುದ್ಯ. ೦): 
[ಲೋಳೆ ._ ಮಾನು (<ಮಾನ್‌)] 
ಲೋಳೆವಾಯ್‌, ಲೋಳೆವಾಯಿ (ನಾ). ಜೊಲ್ಲು ಸುರಿಯುತ್ತಿರುವ 
ಬಾಯಿ : ಕಲಮಣಿನೂಪುರಂ ತನಗೊಸೇಬಡೆ ಗುಡಿಗೆ ಲೋಳೆವಾರ್ಯ 
ಮನಂಗೊಳೆ (688. 3-೬೨); ಚುಂಬಿಸಿದ ಲೋಳೆವಾಯಂ ಬಿಂಬಾಧರೆ 
೬ ಚುಂಬಿಸಿ (ಕುಂತಿ: ೦೦-83); ಅಲರ್ಗಣ್‌ ಪೊಂಗಿದ ಲೋಳೆ [ಕಾಕಾಂ- 
ಲಾಳೆ, ತೊಂಡೆ] ವಾಯ್‌ ನಗೆಮೊಗಂ . , . ಚೆಲ್ವಾಗಿರೆ (೫ನ್ಮಾಪ- ೨೦೬)- 
ಲೋಳೆವಾಯಿ : ಕಿಲುನಗೆ ಲೋಳೆವಾಯಿ [ಜಾಕಾಂ- ಯ್‌] ತೊದಳ 
ದೊಂದಿದ ನಾಲಗೆ , , . ತಳರ್ನಡೆ ಮುದ್ದು ಮೊಗಂ (ತುಳು, ೪-೯). 
[ಲೋಳೆ 4 ಬಾಯ್‌] 
ಲೋಳೆವಾಯಿ ' ಲೋಳೆವಾಯ್‌' ನೋ: 
ಲೋಳೆವೊರೆ. (ಕ್ರಿ). ಜೊಲ್ಲಿನ , ಜಿಗುಟು ಹತ್ತಿಕೊಂಡಿರು : ಆಗಳ* 
ಬಲದೇವಸ್ಥಾಮಿ ಲೋಳೆಫೊರೆದ ಮೆಯ್ಕಂ ಮೂಳಿವೊರೆದ ಕಿಸುಗುಳನಾಗಿ 
ಪೋಗಿ ಹರಿಗೆ ಶೋಲಾ ನೇಟಕ್ಕೊಡೆ (4೮. 6-೩6 ಠ)- [ಲೋಳೆ.ಒರೆ,] 
ಲೋಳೆಸರ, : ಲೋಯಿಸರ: ಲೋವಿಸರ, ಲೋಳಸರ, ಲೋಳಿಸರ 
(ನಾ). ಅಂಟಾದ ರಸವನ್ನು ಹೊಂದಿರುವ ಒಂದು ಬಗೆಯ ಔಷಧೀ 
ಸಸ್ಯ; ಕುಮಾರಿ: ಲೋಳೆಸರ, " ಮುಸಾ:ಬ್ರ (ಹೈಕ... ೩-60). 
ಲೋಯಿಸರ : " ಲೋಯಿಸರವಮದು ಕುಮಾರಿಯಕ್ಕು '' (ಮುಂಗರಹ` 
೩-೨೫) ; ತೊಡೆದು ತಿಲತೈಲವುಂ ಕರಪು(ವು)ಡ ಸಾಸಿವೆ ಲೋಯಿ 
ಸರದ ತಿರುಳೆಂಬವನಟ್ಟಡುಸ ಬಗಿತಾಗಿ ಕಟ್ಟಲ್‌ ನಿತುಪೊಂಗುಡಿದಿರ ಕೆಲ್ಲೆ 
ಭಂಗಂಬಡುಗುಂ (ಕೋಕೋಕ. ೯೪-083) ; ಲೋಯಿಸರದ ಮೇಲೆ ಬಂಣ 
ಪರಿದಂತೆ (ಭರಕ್ಕು- ೨-6) ಲೋವಿಸರ ; ಲೋವಿಸರದ ಮೇಲೆ. 
ಭಂಡಿ ಪರಿದಂತೆ (ಕಾ್ಕ್ಮಫು- ೩-020): ಲೋಳಸರ ; ಬಿದರಕ್ಕಿ. ಲೋಳಸರ. 
ಮುಳಗಳ್ಳಿ ಮುಂತಾದವುಗಳು ನಿರುಪಯುಕ್ತ. ಪದಾರ್ಥಗಳು 
(ಹಂ: 3-398); ಲೋಳಸರದ ರಸದಲ್ಲಿ ಉದ್ದಿನೆ ಹಿಟ್ಟು ಅರದ್ಭು 
(ಗಂಂತ್ರ: ೩-4): ಲೋಳಿಸರೆ:  ಲೀಗವನಲಾದು ಮಲಸಿದಡ 
ಲೋಳಿ [೫ಣಾ. ಲೊಯಿ: ಲೋಯಿ]ಸರದ ಮೇಲೆ ಭಂಡಿ ಹರಿದಂತೆ 
(ಅರಿತೂ ೦೪೮-೬೭೭); ಲೋಳಿಸರದೆ ಹಳುಕುಗಳಿಗೆ ಅಳಲೆಕಾಯಿಚೊರ್ಣ 
ವನ್ನು ಹಾಕಿಟ್ಟರೆ ನೀರು ಬರುವುದು (95. 50. 80) ; ಲೋಳಿಸರದ 
ರಸದಿಂದ ಕಲಸಿ ಮಾಡಿದ ಕಪ್ಪನ್ನು ಸವರಿ ಒಣಗಿದ ಮೇಲೆ . . , ಒರ), 
(Wem: ಓ).- [ದೇ.8 ತುಳು. ನೋಲಿಸರ. / ಮರಾ, ಲೋಳಸಂ*] 
ಲೋಳೆಸುರಿಕ (ನಾ). ಜೊಲ್ಲು ಸುರಿಸುವವನು ; ಲೋಳೆಬಾಯಿಯ 
ವನು : ಅವನೊಬ್ಬ ಲೋಳಿಸುರಿಕ (ಕೊ). 
[ಲೋಳೆ 4 ಸುರಿ 4. ಕ್ಕ) 
ಲೌಕರಿ (ನಾ): (ಉಕ) ಉಣ್ಣೆಯ ದಾರ: ಮನೆಯಲ್ಲಿ ಲಾರಿ, 
ರೇಶಿಮೆ -ತಂದು ತನ್ನ ಭಾವೀ ತಮ್ಮ ್ಮನಿಗುಗಿ ಸ್ವೈಟ ಸು, ಕಾಲುಚೀಲ ಹಾಕುತ್ತ 
೬ ಕಾಲ ಕಳೆಯತೊಡಗಿದಳು (ಗುರಿಯು, ೨೭6); ಆತ ನನ್ನ ಹೆಳಲನ 
ಲಾಕ ತುದಿ ಹಿಡಿದು ಜಗ್ಗಿದ್ದು (ನಃ. ೧೪. [4 ಮರಾ. ಜ್‌ 
ಲೌಕಿಕ (ಗು). ೧. ಲೋಕಕ್ಕೆ” ಸಂಬಂಧಿಸಿದ ; ಪ್ರಾಪಂಚಿಕವಾದ ; 
ಐಹಿಕವಾದ. (ನಾ). ೨. ಲೋಕಕ್ಕೆ ಸಂಬಂಧಿಸಿದುದು; ಪ್ರಾಪಂಚಿಕ 
ವಾದುದು; ಐಹಿಕ: ಬೆಳಗುವೆನಲ್ಲಿ ಲೌಕಮನಲ್ಲಿ ಜಿನಾಗಮಮಂ (ಶುತರಾ 
0೯-೬೦) ; ಲೌಕಿಕವನ್ನು ಕಳೆದದನಜಾವುದೇ - ತನಗುನ್ನತದ ಪದವಿ (ಅಕುಕ 
೩-9೦). ೩. ಲೋಕದ ನಡತೆ, ವಾಡಿಕೆ; ಲೊ ೀಕವ್ಯವಹಾರ : ಭರತ 
ನಾತನ ಹಿಂದೆ ನಡೆದನಯ್ಯನ ಮೆಯ್ಸೆ ಲೌಕಿಕವನೆಸಗೆ (ಕ್ರೀಕಾಮಾ, ೦೦೭-0೬೦); 
ಅಪ್ಪನದು ಹೀಗೆ ವೈದಿಕವೃತ್ತಿಯಾದರೆ ಶ್ಯಾಮಕಕ್ಕ ನದು ಸಂಪೂರ್ಣ ಲೌಕಿಕ 


ಪದವಿ 


೭೭೪೬ 


ಲೌಕೀಕ 


(ಶೊಸ್ತ[- ೨೪೯); ಲೌಕಿಕ ನಡೆಸಿ ಲೋಕ ಮರೆತ (ಗಾ). ೪. ವೆ ೈದಿಕವಲ್ಲ 
ದುದು: ಸಂಸೈತಭಾಷೆಯು ವೈ ದಿಕ ಲೌಕವೆಯುದಾಗಿ 'ಎರಡು 
ವಿಧವಾಗಿ ವಿಭಾಗಿಸಲ್ಪಟ್ಟಿರುವುದು (೪6ರ- ೪೨೪) ; ವೈದಿಕ ಲೌಕಕೋಭಯ 
ವಿದ್ಯಾನಿಪುಣರು ನನ್ನ ಆ ದೊಡ್ಡಪ್ಪನವರು (ಇಂತಾಶ- 0೫-0). ೫. 
* | ಲೋಕದ ನಡವಳಿಕೆಯನ್ನು ತಿಳಿದಿರುವವನು: ಲೌಕಕರ ಕಂಡು ಆಡುವೆ 
ಹಾಡುವೆ (೫5. ೨೮). ೬ [ತರ್ಕೆಶಾ] ಇಂದ್ರಿಯಗಳಿಂದುಂಟಾಗುವ 
ಪ್ರತ್ಯಕ್ಷಪ್ರಮಾಣ : ಪ್ರತ್ಯಕ್ಷವು ಲೌಕಿಕ, ದಿವ್ಯವೆಂದು ಎರಡುಪ್ರಕಾರ. 
ಲೌಕಕಪು _ ಚಕ್ಷುರಾದಿ ಇಂದ್ರಿಯಗಳಿಂದ ಬರತಕ್ಕುದು-ಐದುವಿಧ (toon. 

೨೪೦). ೭. ಶಬ್ದ ಸ್ಲಿದಲ್ಲಿ ಒಂದು ಬಗೆ : ಇದಕ್ಕೆ ಅನುಗುಣವಾಗಿ ಶಬ್ದವನ್ನು 

ಲೋಕು ವೇದ ಮುದು. ಎರಡು ವಿಭಾಗವಾಡಿ ಲಕಕ ವನ್ನು ಅನುಮಾನ 

ದಲ್ಲಿ ಸೇರಿಸಿ: ವೈ ೈದಿಕಶಬ್ದವೇ ಶಬ್ದ ಪ್ರೆಮಾಣವೆದು ಪ್ರಾಭಾಕರರು ನಿರ್ಣಯಿ 
ಸಿರುವರು (ಹಂರತಾ. ೦೪೪). [ಸಂ.] 

"ಲೌಫಿಕಕಲೆ (ನಾ): ಪ್ರಾಪಂಚಿಕವಾದ ಕಲೆ : ಈ ಕಾಲದಲ್ಲಿ ಕಥಕಕಲೆಯು 
ದೇವಸ್ಥಾನವನ್ನು ಬಿಟ್ಟು ರಾಜಾಸ್ಥಾನನನ್ನು ಸೇರಿ ಲೌಕಿಕಕಲೆಯಾಯಿತು. 
(ಉಾರರ. ೩೩೪) - [ಸಂ, ಲೌಕಿಕೆಳಲಾ] 

ಲೌಕಿಕಕಾವ್ಯ (ನಾ). ಇಹಲೋಕಕ್ಕೆ ಸಂಬರಿಧಿಸಿದ ಕಾವ್ಯ; ಐಹಿಕಕಥೆ 
ಯನ್ನು "ಥೀಳುವ ಕಾವ್ಯ: ರನ್ನ ನೊ ಪಂಪ-ಫೊನ್ನರಂತೆ ಒಂದು ಆಗಮಿಕ 
ಕಾದ್ಕವನ್ನೂ ಒಂದು ಲೇಕಕಾವ್ಯ ವನ್ನೂ ಬರೆದಿರುವನು (ಹಸ. ೨1). 

[ಸಂ.] 

ಲೌಕಿಕಛಂದಸ್ಸು . (ನಾ). ವೇದದ ಛಂದಸ್ಸಿಗೆ ಭಿನ್ನವಾದ ಛಂದಸ್ಸು ; 
ಕಾವ್ಯ. ನಾಟಕಾದಿಗಳಲ್ಲಿರುವ ಛಂದಸ್ಸು : ಲೌಕಿಕಛಂದಸ್ಸು ಇತಿಹಾಸ 
ಪೆರಾಣ ಕಾವ್ಯ ನಾಟಕಗಳಲ್ಲಿರುವುದು (ಕೃತಿತಿ- ೦೦೫). 

(ಸಂ. ಲೌಕಿಕಛಂದಸ್‌] 

ಲೌಕಿಕತ್ವ (ನಾ). ಇ ಲೌಕಿಕ ೨: ಲೋಕಭಾವಗಳೆಲ್ಲ ಕವಿಯ ನಿರ್ಲಿಪ್ತ 
ಪರಿಭಾವನೆಗೆ ಸಂದು ತಮ್ಮ ಲೌಕಿಕತ್ವವನ್ನು ಕಳೆದುಕೊಂಡು ರಸವಾಗತ್ತವೆ 
(ವೆ. ೦೪). [ಸಂ.] 

ಲಾಕಿಕಪರಿಣತಿ (ನಾ). ಲೋಕವ್ಯವಹುರದ ಪರಿಪಕ್ವವಾದ ಜ್ಞಾನ : 
ಪ್ರಕಟಂ ಲೋಕೋತ್ತರ ಲೌಃಕನರಾತಿ ಪುನ್ನಿಗಂಗೆ (A: wa) 

[Xo] 

39|ಲೌಕಿಕಪ್ರತ್ವಕ್ಷ (ನಾ). ಇಂದ್ರಿಯಗಳಿಂದ ಉಂಟಾಗುವ ಅನುಭವ : 

ಪ್ರತ್ಯಕ್ಷ ನದಲ್ಲಿ ಲೌಸಕಪ್ರತ್ಯಕ್ಷ,, ಅಲೌಕಿತಪ್ರತ್ರ [ಕ್ಷ ಎಂದು ಎರಡು ವಿಧ. 

ಲೌಕಿಕವುತ್ತಕ್ಷಃ ಕ್ಷಪು ಆರು ಇಂದ್ರಿಯಗಳಿಂದ ಉಂಟುಗುವುದರಿಂದ ಆರು ವಿಧ 


(tom. 0೬೪)- [ಸಂ.] 
ಲೌಕಿಕಪ್ರಯೋಜನೆ (ನಾ). ಲೋಕದ ವ್ಯವಹಾರಕ್ಕೆ ಸಂಬಂಧಿಸಿದ 
35| ಪ್ರಯೋಜನ ; ಪ್ರಾಪಂಚಿಕಲಾಭ : ಇತರ ವಿಧಮದ ಲೌ 


ಪ್ರಯೋಜನದ ಗುರಿಯಿಲ್ಲದೆ, ಜ್ಞಾ ಇ್ಲನೈಕದೃಷ್ಟಿಯಿಂದ ವಿಜ್ಞಾ ನವನ್ನು 

ಬೆಳಸಿದವರಲ್ಲಿ ಗ್ರೀಕರು ಮೊದಲಿಗರು (ಖುಕ್ಕಾರ. 3 ರೀಂಳ). Bo. 1] 
ಲೌಕಿಕವ್ಯವಹಿತ (ನಾ). ಸಾಮಾನ್ಯಜೀವನಕ್ಕೆ ವಿರುದ್ಧ ನ್ಫವಾದುದು ; 

ಲೋಕವ್ಯವಹಾರಕ್ಕೆ ವಿರುದ್ಧ: ವಾದದ! ದು: ಏಕಪತಿ' ಬಹುಸತಿಯ 

ಶೆಂಬುದು ಲೋಕಪದ್ಧ. ತಿಯಾದುದೆದು ತಾನ್ಸೇಸತಿ ಒಕುಪತಿಗಳಿದು ವೈದಕ 

ವಿರುದ್ಧವಲೆ ಲೌಕಿಕವ್ಯವಹಿತದ ಕರ್ಮವನೀ ಕುಮಾರ್ಗಿಗಳಲ್ಲಿ ಕಂಡೆವು 
[ಸಂ.] 


pO 


(1: 0೪-9). 
ಲೌಕಿಗ ' ಲೌಕೀಕ ' ನೋ. 
ಲೌಕೀಕ, ಲೌಕಿಗ (ನಾ). ೧. - ಲೌಕಿಕ ೩: ಅವನು ಲೌಕೀಕಬೂಳಗೆ 

ಮುಳುಗಿ ಖಾರಮೂರ್ಥಿಕ ಮರೆತಿದ್ದಾನೆ (639). ಲೌಕಿಗ: ೨. - ಲೌಕಿಕ 
ನಿರ್ಮೋಹಿ ಲೌಕಿಗರನು [ಕಾಕಾ, ಲೋಕಗಳನು] ಸ್ಮರನೆಂಬ ಕಾಲ 


ಲೌಡಿ 


ರುದ್ರಂ ಪ್ರಳಯಮೈದಿಸಲ್‌ ಗುರುತರ ಕ್ರೋಧದಿಂ ತೇಲಿದ ಶಿಬಿನೇತ್ರ 
ದಂತಿರಲೆಸೆದುದುದಯಾದ್ರಿಯೊಳ್‌ ಚಂದ್ರಮಂಡಲಂ (೬2ಶ್ರ- ೪-೦0). 
[< ಸಂ, ಲೌಕಿಕ] 

ಲೌಡಿ, ' ಲವುಡ್ಮಿ' ನೋ. 

ಲಾಡ್ಮಿ, ಲವಡಿ, ಲವುಡಿ (ನಾ): ೧- ತೊತ್ತು; ದಾಸಿ: (0 ೨. 
ವೇಶ್ಯೆ; ಸೂಳಿ: ಆ ಬಜಾರಿ ಲೌಡೀನ ಯಾಗಿ ಕರಕೋ ಅಂತೆ 
ನನಗೆ ಅಂತೀರಾ ? (ರಂಗನ. ೨೩) ; ಆ ಕುಲಗೆಟ್ಟ ಲೌಡೀನ ವಹಿಸಿ 
ಮಾತನಾಡಿದ್ದು ಹೇಗಿದೆ? (ಹೂಕಣ್ಣು. 93). ೩. ದಾಸಿ ಅಥವಾ ಸೂಳೆ 
ಎಂಬರ್ಥದ ಒಂದು ಬಯ್ಗುಳು : 'ಲೌಡಿಮಗ' ಪರಾ. ಲವಡಿ: 

೧. ಖರೇ ಏನಂತ ನಾ ಕೇಳಿದ್ರ,ನೀ.ಯಾರ ೮ವಡೀ ನನ್ನ ಕೇಳುಕಿ ಅಂದರೂ 

ಲವುಡ್ಮಿ : ೨. " ಲವುಡಿಮಗ ' ಪರಾ. 
[-ಪಾರ, ಲವಂಡ್‌ ; ಹಿ. ಲೌಂಡೀ ; ಮರಾ, ಲೌಂಡೀ, ಲವಂಡೀ] 

ಲೌಡಿಗಾಅ (ನಾ). ದೊಣ್ಣೆಯನ್ನು ಹಿಡಿದಿರುವವನ;; ದಡಿಗ ; ಶೂರ; | 
ನೆತ್ತರ್ವೊನಲಿಂ ॥ಡಲಾಯ್ತೆನಿಸು: 'ನಾಹವದೆಡೆಯನೆನುತ್ತೊರ್ವ ಲೌಡಿಗಾಜಿಂ. 
ಮೆಟಿಸದಂ (589): ೬-೩8) . [ಲೌಡಿ (-ಆಲವುಡ್ಮಿ) 4 - ಗಾಜ(-ಆ.-ಕಾಲ)) 

ಲೌಡಿಮಗ, ಲವುಡಿಮಗ (ನಾ). ದಾಸಿ ಅಥವಾ ಸೂಳೆಯ ಮಗ 
ಎಂಬರ್ಥದ ಒಂದು ಬಯ್ಗುಳು ; ಆ ಲೌಡಿಮಗನ ಕೊಲ್ಲಬೇಕು. 
(ಕಾಕೇಂತ್ರ, ೨೬೨) ; ಲೌಡೀಮಗನೆ, ನಿಮ್ಮಪ್ಪ ಮಶೀಕಾಣ್ಮೆ ಕೊಡ್ತಿದ್ದೆ 
(ಹಟ. ೧೬೫). ಲವುಡಿಮಗ : ದೊಸ್ಸಬಾಬು ತಜೆದರು . . , ಇಲ್ಲದೆ 
ಹೋದರೆ ಆ ಲವುಡೀಮಗನಿಗೇ...! 1 (ತು೫ಬಾ [ಲೌಡಿ 3. ಮಗ] 

ಲಾಡೆ 'ಲವುಡ್ಮಿ' ನೋ. 

ಲೌಭ್ಯ (ನಾ)- ಅತಿಯಾಸೆ ; ಲೋಭ - [೫0.7 

ಲೌಲಿ (ನಾ). [ಯೋಗ]. ಹೊಟ್ಟೆಯಲ್ಲಿ ಕರುಳನ್ನು ಕಂಬದಂತೆ ನಿಲ್ಲಿಸಿ 
ಎಡಕ್ಕೆ ಬಲಕ್ಕೆ ಹೊರಳಿಸುವುದು : ಕಂಭವ * ನಿಲ್ಲಿಸಿ ಯಡಚಾರಿ 
ಬಲಚಾರಿಯಾಸಿ ಕುಕ್ಷಿಯನು ತಿರಿಗಿಗೂದು ಲೌಲಿಯೆನಿಸೂದು (ನಕ್ರ. 
«-)- [ + ಮರಾ, ನೌಲಿ] 

ಲೌಲ್ಕ (ನಾ): ೧. ಅಸ್ಥಿರತೆ; ಚಂಚಲತೆ. ೨. ಅತಿಯಾಸೆ ; ಗೀಳು : 
ಕುಲ್ಕವಾದ್ಯರ ಲೌ [೫೫.ಲಾ]ಲ್ಯವನಘರ ತಾಲ್ಕವಕ್ಷಯೆ . - .ಎನಲೆಸೆದು 
ಕರಮೆಸೆಯೆ (04. ೪4-೬) ; ತೊಟಕದೆನೋ ! ಶ್ವೀಲಮಂ ಲೌಲ್ಯದಿಂದಂ 
(ಕೃತ. ೩೦-33) ; ಶಿಶುಲೀಲಾನುಕಾಶಮನ:ಗೈದರೇನೆಂಬುದೀ ಚಾಪಲ್ಯತರ 
ಲೌಲ್ಯಕೆ (ನಂಗಣ: ). ೩, ಆಸೆಯುಳ್ಳವನು ; ಲೋಲುಪ : 
ಅನಕಂ ಕುಂಡಲಿ ಭಾಭ್ರುವೀರ್ಯನಕಿಲೌಲ್ಕಂ  ಕೂಬರೆಂ ಕಾತರಂ 


ಸೊಸೆ 


19 
ಅಂದರೆ (ರಕತ. 11 0೮1) 


15 


59. 


೭೭೪೭ ಲೌಹಿತ್ಯ 
(ಹರಾ. ೦-೬) ; ಶೆರೆಣಾಗತಭಯವಿನಾಶನಂ ಗಣಲಾಲ್ಯನಂ ಸದೃಕ್ತಿ 
ಲೌಲ್ಯನನು. «ಎ» ಸಾಷ್ಟಾಂಗದಲಿ.ನಮಿಸಿ (0೫. ೪೬-೬೨). [ಸಂ.] 

ಲೌಲ್ಯತ್ವ (ನಾ). ಎ ಲಲ ೨: ಪಡೆದಂ ಪದ್ಮಾಸನಂ ವೇಶೈಯಂ ಸಲೆ 
ಶೌಲ್ಯತ್ವದೆ (ಮಂತಿ; ೦೦-೦). [ಸಂ] 

ಲಾಲ್ಕ ಭಾವ (ನಾ). ಲಂಪಟತೆ ; ಲೋಲುಪತೆ : ಕಾಯಲ್ಕಂದಡೆ 


ವಜ್ರಶೈಳಕೃತದುರ್ಗ್ಗಂ ಲೌಲ್ಯಛಾ ವಂ ಪರಸ್ಥ್ರೀಯಲ್ಕ ುಂದಡೆ ರಾವಣಾತ್ಮಜ 
ಚಮೂವಿದ್ರಾವಣಂ ಲಕ್ಷ್ಮಣಂ (ಎಕ. 121, 8೫೦- ೦೩೬೬-೩೦ ; 1068).[ಸಂ.] 

ಲೌಲ್ಯರಸ (ನಾ). [ಕಾವ್ಯವಿಖ] ಒಂದು ಬಗೆಯ ರಸ; ಆರ್ದ್ರ 
ಸ್ಮಾಯಿ ನಳ ನಸಮೆಂದೊಡದುವುಂ ಹಾಸದಲ್ಲಿ ಮೇಣ್‌ ರತಿಯಲ್ಲಿ ಮೇಣ 
ನೃತ್ರದಲ್ಲಿ ಅಂತರ್ಭೂವಂ (616-0-0೬ ವೃತ್ತಿ); ಆಸೆಯೇ ಸ್ಥಾ ತಿಯಿಭಾವವಾದ 

ರ ನಿರಾಕರಿಸುವುದರಲ್ಲೂ ಇದೇ ಸರಣಿಯನ್ನು ಅನುಸರಿಸ 
ಬೇಕು (ಕರಬಾ- 10). [೫0] 

ಲೌಲ್ಯವಾಹಿತ - ಪ್ರೀತಿಯನ್ನು ಪ್ರ ವವನು ; ಅನು 
ವುಳ್ಳವನು ; ಪರರಿಂಗಿತಜ್ಞರ ಲೌಲ್ಮವಾಹಿತರೆ . . , ಕಪಟಂಗಳಿಲ್ಲದ 
ಏಂದು ವೃದ್ಧರ ಸೇ ಸೇವಿಪರಸ? ವೃದ್ಧಿ ಯದುದ (ತಿನ್ಮುಣಂ: 0-66). [ಸಂ.] 

ಉಲೈ (ನಾ). [ಕಾವ್ಯಮಾ] ನಾಲ್ಕು ಬಗೆಯ ನಾಯಿಕೆಯರಲ್ಲಿ 
ಒಬ್ಬಳು : ನಲವತ್ತೆರಡು ವರ್ಷಕ್ಕಿಂತ ಹೆಚ್ಚು ವಯಸ್ಸಾದ 
ಹೆಂಗಸು : ವಯಸವಿಭೇದದಿಂ ಬಾಲೆ ಯಾನನೆ ಪ್ರೌಢ ಲೌಲೈಯಂದಿಂತು 
ಧರಿತ್ರಿಯೊಳಪ್ಪರ್ನಾಲ್ವ; (ರ್ಕಾಂತೆಯರ್‌ ೬.೬೬ ನಾಲ್ವತ್ತೆರಡಾ ಪ್ರೌಢಾಸ್ತದ 
ಮಾಕೆಗೆ ವಿಾಹಂದಪ; ್ಲಔೆಂಗನೆಗಂ ಮೇಲೆ ಉಲ ಗಬ್ಬಂ ವನಿತೆ (ಕುಂತಿ, 
೩-೦). “ಹ. ಲೌಲ್ಯಾ] 

ಲೌಹ (ಗು). ೧. ಲೋಹದಿಂದ ಮಾಡಿದ ; ಲೋಹಸಂಬಂಧವಾದ ; 
ನಿಶ್ಚಲಂ ನಿಂದ ಹನುಮನ ಕಿವಿಗೆ ಭೋಂಕನೆಯೆರಗಿದತ್ತು . . , 
ನೈಶಚರ ಸೈನಿಕರ ಸಕ್ರಮದ ಸಮುದಾಯಪದಹತಿಯ ಲೌಹಘೋಷಂ 
(ಣನ: ೪೬೬-೬೪) ; ತನ್ನೆ ಎದೆಯ ಮೇಲೆ ಮಿರುಗುತ್ತಿದ್ದ ಲೌಹಫಲಕ 
ಗಳಿಂದ . .. ಅವನೊಂದು ಹಕ್ಕಿಯಂತೆ ಕಾಣುತ್ತಿದ್ದನು (ಪ್ರತರು- ೩೩೪). 
೨, ತಾಮ್ರದ. ೩- ಕಬ್ಬಿಣದ : ಪ್ರವಹಿಸುವ ಲೌಹ ರೇಖಾನಾಳಗಳ 
ಹೋಲಿ - - . ಹೆರಿಯುಶಿದೆ ಕಂಬಿದಾರಿ (14೧6. ೩೩-೦೦). (ನಾ)- ೪, 
ಲೋಹ- ೫. ಕಬ್ಬಿಣ. [ಸಂ.] 

ಲೌಹಿತ್ಯ (ನಾ). ೧. ಕೆಂಪುಬಣ್ಣ * ಪಿ. ಬ್ರಹ್ಮಪುತ್ರಾನದಿ ; ಲೌಒತ್ಮ 
ಮನಂಬುಧಿ ಪರಿವಾಹಮನವನೀ(ಶನೀಜಕಿ ತತ್ತಟನೃಪಸಂದೋಹನಮೆಟಗಿದು 
ದಧೀಶೆಗಜಾಹತಕಾಲಾಗೂರುದ್ರುಮಂಬೆರಸಾಗಳ* (೫೦8.00೬೪). [ಸಂ.] 


ಮುದ್ರಿಕೆ 


ಮುದ್ರಿಕೆ (ನಾ). ೧. ಭದ್ರತೆಗಾಗಿ ಮೊಹರುಮಾಡಲು ಬಳಸುವ 
ಅರಗು,. ಸೀಸ ಮುಂತಾದುವುಗಳ ಮೇಲೆ ಒತ್ತುವ. ಚಿಹ್ನೆಯುಳ್ಳ 
ಲೋಹದ ವಸ್ತು; ಮುದ್ರೆ ; ಉಂಡಿಗೆ : ಕೋರ್ಟಿನವರು ಆ 
ಮನೆಯ ಬಾಗಿಲಿಗೆ ಬೀಗಹಾಕಿ ಮುದ್ರಿಕೆಯನ್ನು ಒತ್ತಿದ್ದಾರೆ (ರೂಂ). 
ವ. ೮ಕೋಟಿ. ದಸ್ತೈವಜು ಮುಂತಾದುವುಗಳ ಮೇಲೆ ಸರಕಾರದ | 
ಹಠೆವಾಗಿ ಹಾಕುವ ಮುದ್ರೆ,-- ಛಾಪು; ರೆಜಿಸ್ಟ್ರೇಷನ್ನದ ಮುದ್ರಿಕೆ 
ಇಲ್ಲದ ಮೂಲಕವೂ ಹಳೆಯ ಮಶಿಯ ಮೂಲಕವೂ ಅದು ಪ್ರತಿಯಂತೆ 
ತೋಕುತ್ತದೆಯಷ್ಟೆ (ರೂಂ: 3೬)- ೩. ಚಿಹ್ನೆ; ಗುರುತು ; ಅಚ್ಚು: 
ಅವನ ಮುಂಂಗ್ರೆ ಸೈ ಮೇಲೆ ಜಾನಕಿಬಾಯರ ಅಗ್ರದಂತಗಳು ತಮ್ಮ ಮಂದ್ರಿಕೆ 
ಗಳನ್ನು ಮೂಡಿಸಿದವು (ಇರುಕೇ- ೪೮4) ೪. ಕವಿಯು ತನ್ನ ಕಾವ್ಯದ 
ಡೆಯಲ್ಲಿ ಅಥವಾ ಪ್ರತಿ ಅಧ್ಯಾಯದ ಕಡೆಯಲ್ಲಿ ತನ್ನ ಇಷ್ಟದೈವ 


ಅಥವಾ ಪ್ರಿಯರ ಹೆಸರಿನಲ್ಲಿ ಮಾಡಿರುವ ಅರ್ಪಣೆ ; ಆಂಕಿತ: 
ಧ್ವನ್ಮಾಲೋಕದಲ್ಲಿಯೂ ಹೀಗೇಯೇ ಗ್ರಂಘುದಿಯಲ್ಲಿ “ಆನಂದ" 


ಶಬ್ದವು ಮುದ್ರಿಕೆಯಂತೆ ಬರುತ್ತದೆ (ರೃಶ್ಯಾ ರೋ. xxvii. ಏಣಿಕೆ); 


ಭಾಗಣ್ಣನು ನಿತ್ಯವೂ ಮಾಡುತ್ತಿದ್ದ ಕೆಲಸವೆಂದರೆ... 


ವೆಂಕಟಕೃಷ್ಣ 16 
ಎಂಬ ಮುದ್ರಿಕೆಯಿಂದ ಕವಿತ್ವ ಮಾಡುವುದು (ಕ60..30)-- ೫. ಜಪ. 
ಸಂಧ್ಯಾವಂದನೆ, ಪೂಜೆ ಮುಂತಾದ ಸಮಯಗಳಲ್ಲಿ ಕೈಬೆರಳು 
ಗಳನ್ನು ಒಂದು ನಿರ್ದಿಷ್ಟಕ್ರಮದಲ್ಲಿ ಮಡಿಚಿ ತೋರುವ 
ವಿನ್ಯಾಸ,- ಕರವಿನ್ಮಾಸ. ೬. (ರಾಜನೆ ಅಥವಾ ಪ್ರಭುತ್ವದ 
ಕುರುಹಾಗಿ) ಬಂದು ನಿರ್ದಿಷ್ಟ ಲಾಂಛನವನ್ನು ಶೆಶ್ತಿರುವ ೫ 
ಉಂಗುರ ; ಮುದ್ರೆಯುಂಗುರ : “ ಊರ್ವಿಕಮದಾವುಂಗುರ 


ಮೆನಿಕ್ಯವಕಕ್ಕರಂ ಬರೆಯೆ ತಾ ಮುುದ್ರಿಕೆಗಳೆಂದೆನಿಕ್ಕುಂ ?. (ನುಂಗರಾ- 
೦೦0-೨೬); ನಾಡೆ ಧರೆಯೆಲ್ಲಂ ಧರಿಸಿ ಸಲೆ ರೂಢಿಸಿದ ಫಣಿರಾಜನಂ ಶಶಿಚೂಡ 
ನಿಕ್ಕಿದನೊಂದು ಬೆರಳಿನ ಮುದ್ರಿಕೆಯ ತೆಜದಿ (ಸಜ್ಜ. ೫೪-85); ಮೇದಿ; 
ಸುತೆಗಂಕಿತದ ಮುದ್ರಿಕೆಯನಿತ್ತು . . . ಲಂಕೆಯಂ ಸುಟ್ಟು ಬಂದೊಸಗೆವೇ 
ಳ್ಹನಿಲಜನನಸುರಾರಿ ಮನ್ನಿಸಿದನು (4 ೩೫- ೦6-೬). ೭. ಯಾವುದಾದ 
ರೊಂದು ನಿರ್ದಿಷ್ಟಚಿಹ್ನೆಯನ್ನುಳ್ಳ ನಾಣ್ಯ : ಮುದ್ರಿಸಿದ ನಾಣ್ಯ. 
೮. ಮೊಹರು ಅಥವಾ ರುಜುಮಾಡಿದ ಕಾಗದ.--ಪತ್ರ. ೯, ಅಕ್ಷರ, 
ಚಿತ್ರ ಅಥವಾ ಸಂಕೇತಗಳಿಂದ ಕೂಡಿರುವ ವಸ್ತು ; ಸಂಗೀತ 
ನರ್ತನಗಳು ಪ್ರಚಾರದಲಿದ್ದವೆಂದು ಕೆಲವು ವಿಗ್ರಹಗಳಿಂದಲೂ ವ: 
ಗಳಿಂದಲೂ ಊಡಿಸಬಹುದು , . . ಅತಿಸುಂದರವಾಗಿ ಅಭರಣಗ 
ತಯಾರಿಸಿದ ಬಳಪದ ಕಲ್ಲಿನ ಮುದ್ರಿಕೆಗಳ ಮೇಲೆ ಮಾತ್ರ ಲಿಬ ಕ 
ಬರುತ್ತದೆ. (ಅರವ. 9೩); ಮೊದೆಂಜೊದಾಗೆ” ಮತ್ತು ಹರಪ್ಪಗಳಲ್ಲಿ 
ದೊರೆತ ಮುದ್ರಿಕೆಗಳ ಮೇಲಿನ ಲಿಜಯನ್ನು ಚಿತ್ರಲಿಖ (11010೬71) 
ಎಂದು ಕರೆದಿದ್ದಾರೆ (ಕ್ರಾಂತಿ, 3೬). 

ಮುದ್ರಿಕೆಗುಜುಪು (ನಾ): ಮೊಹರು ಸಹಿತವಾದ ಗುರು: 
ರಾಯ ನಿನ್ನ ಕೊಲ್ಲೆಂದು ಕೋಪದಿಂ ಮುದಿ ಕೆಗುಜುಪಿತ್ತು ನಿ: 


56 


ಕಳುಪಿದನು (ಕುಂ3330-43-090). [ಮುದ್ರಿಕೆ 4. ಕುಜುಪು (<೮: 
ಮುದ್ರಿಕೆಯುಂಗುರ (ನಾ): = ಮುದ್ರಿಕೆ ೬ : ಮುದ್ರಿಕೆಯುಂಗುರಂ। 
ಚಂದ್ರಾಭರಣ ಭುಜಕೀರ್ತಿ . , . ಪೆಂಡೆಯಂ ಮೊದಲಾದ ಸಕಲಾಭರಣಂ 
ಗಳನಾ ಶೌಂಡಿಕಂಗೆ ತೋಜಿಲ್‌ (ನನ್ನತ. ೩-೦೦೦ ವ). 
[ಮಂಂದ್ರಿಕೆ |. ಉಂಗುರ] 

ಮುದ್ರಿತ (ಗು)- ೧. ಮೊಹರುಮಾಡಿದ ; ಮುದ್ರಿಸಿದ. ೨. ಗುರುತು 
ಮಾಡಿದ ; ಕುರುಹನ್ನುಂಟುವಾರಾಡಿದ.-/ ೩. ಅಜ್ಜು ಮಾಡಿದ ; 
ಮುದ್ರಣಗೊಳಿಸಿದ. ೪. ಮುಚ್ಚಿಕೊಂಡಿರುವ : ಮುಗಿದ. ೫. 
ಆವರಿಸಿದ: ಆಚ್ಛಾದನೆಯನ್ನುಳ್ಳ : ಚಿತ್ರಕೂಟಾದ್ರಿಯದೊ ಕಣ್ಣೊಳಿನು 


ಮುದ್ರಿಸು 
ಮೇಘಮುದ್ರಿತಮಹಾಶೃಂಗಶಿವಲಿಂಗದೋಲ್‌ (ಶ್ರೀರಾನಾ, 
65-೩೯). ಓ. ಎಲ್ಲೆಯಂತೆ ಸುತ್ತುವರಿದಿರುವ : ಮೇರೆಯಾಗುಳ್ಳ , 
ಬೆಸಕೆಯ್ದತ್ತು ಸಮುದಪ್ರಮುದ್ರಿತಧರಂಚಕ್ರಂ ಪ್ರಶವಪಕ್ಕಗುರ್ವಿಸೆ (ಕುಣ. 
ಸಮಸ್ತಸಮುದ್ರಮುದ್ರಿತ  ಮೇದಿನಿಯನಡಿಗೊಟಿಂಗಿನೊಳ್‌ 
ಮಡಂಗಿರಿಸಲ್ಪಗೆದು (ಕಾತತಂ- ೪೬-6): ಉದಯಾದ್ರಿ ಅಸ್ವಾದ್ರಿಗಳ ಮಧ್ಯೆ 
ಶರಧಿಮುದ್ರಿತ ಧರೆಯ ರಾಷ್ಟ್ರರಾಷ್ಟ್ರಂಗಳಂ ಚರಿಸಿ ಬಂದಿಹೆನು ನಃಂ 
(ಕತ್ರಾಂಗ. ೬೬). (ನಾ). ೭. [ಸಂಗೀತ] ಹದಿನೈದು ಬಗೆಯ 
ಗಮಕಗಳಲ್ಲಿ' ಒಂದು; ಬಾಯನ್ನು ಮುಚ್ಚಿಕೊಂಡು ನಡೆಸುವ 
ಸ್ವರಕಂಪ ; ಮುದ್ರಿತ ಇ ತುಟಿಗಳನ್ನು ಮುಚ್ಚಿ ಶ್ರುತಿಲೀನವಾಗಿ. 
ಹಾಡುವುದು ಬಾಯಿಹಾಡುಗಾರಿಕೆಯ ವಿಶೇಷವಾದ 
ಸೊಗಸಾದ ಮುದ್ರಿತ ಮುಂತಾಮವನ್ನು ಅವರ ಬಾಯಿಂದ ಕೇಳುವುದೇ 
ಓಂದು ಅಪರೂಪವಾದ ಆನಂದ (ಸುಗೀತ- ೬೦). [೦.7 
ಮುದ್ರಿಸು (ಕ್ರಿ): ೧. ಮೊಹರುಮಾಡು ; ಮುದ್ರೆ ಯೊತ್ತು : ನೆಗೆದ 
ಪಯೋಧರದ್ವಯದೊಳಾಕೆಯ ಗರ್ಭದ ರಾಜಪುತ್ರನಾರೂೊಗಿಸುವ 
ಪಾಲ್ಫಳಂ ಮಡಗಿ ಮುದ್ರಿಸಿದಂತೆ ವಿಧಾತ್ರ ನೊಯ್ಯನೊದ್ಯುಗೆ ಕುಜಜೂಚು 
ಕಂಗಳೊಳೆ. .. ಕರ್ಪುಕವದಿಂದಡಿಯಿಟ್ಟುದು ಭೃಂಗ ಭಾಸುರಂ (ಕರಕ, 
೨-೨೩); ಭದ್ರ ಮೆನಿಸಿರ್ದೆ ಉುಸುಮಲಸದ್ರಸ ಹೀರ್ವ ಪದದೊಳೊಬ್ಬಿತು 
ಸ್ರ ಯಿದೆಂಬಂತೆ ತೀವಿದಳಿನಿಕುರುಂಬಂ 
(೧ಂಕ- 3-೬). ವಿ. ಗುರುತುಮಾಡು ; ಚಿಹ್ನೆಯನ್ನು ಮೂಡಿಸು: 
ಉಂಡಗೆ, ಎಂದರೆ ರಹದಾರಿಗಳನ್ನು ಮುದ್ರಿಸುವ ಕಮ್ಮಟವೇ ಉಂಡಿಗೆಯ 
ಕಮ್ಮಟವೆಂದು ಅರ್ಥಮಾಡಬಹುದೇ ? (ಕರ. ೩೮ 6). ೩. ಪುಸ್ತಕ 


ಹಯುದನಿ, 


0-000); 


(ಸಂಗೀತಂ- ೨೭); 


ಮಧನಂ ಮುದ್ರಿಸಿದಂಬಿನ ಲಾಕ್ಷೂಮಂ 


ಚೆ: 


ಮುಂತಾದುವನ್ನು ಅಚ್ಚುಹಾಕು,- ಮುದ್ರಣವನಾಡು : ಒಂದು 
ದಿವಸದಲ್ಲಿ ಒಂದು ಕಲ್ಲ ಮೇಲೆ ಸಾವಿರದಿಂದ ಎರಡುಸಾವಿರದವರೆಗೆ 
ಕಾಗದಗಳನ್ನು ಮುಂದ್ರಿಸಿ ತೆಗೆಯಬಹುದು (ಮಂದು ೪-309), 
ಶ್ರೀ ಜಿ. ಆರ್‌. ಜ್ಯೋಶ್ಯರವರು ಮೊದಲನೆಯ ಭಾಗವನ್ನು 


ಮುದ್ರಿಸಿ ಮುಂಂದುವರಿಯುವುದಕನ್ಕುಗುಪುದಿಲ್ಲವೆಂದು ಬಿಟ್ಟರು (ತೇಗಾಕ್ಕ- 
ii. ಮುನ್ನು). ೪. ನಾಣ್ಯವನ್ನು ಟಂಕಿಸು ನ್ನು ಮುದ್ರಿಸುವ 
ಸ್ಥಳಕ್ಕೆ ಟಂಕಸಾಲೆ ಎನ್ನತ್ತಾರೆ. (ರತ). ೫. ಅಚ್ಚೊತ್ತಿದ ಹಾಗೆ 
ನೆಲಸು- ಇರು : ಮುದ್ರಿಸಲಾಡ್ಲೆ ಭೂತಳೆದೊಳ್‌ (೩೪ 1 (4). 
ಪರಾಕ್ರಮಂ 


೨೨೯) 1169): 


ನಂಜಿನ. 


ವನ್ನು) ಮುಚ್ಚು; ಹಾಕು; ತೆರೆಯ 
'ಜೀರನಾದಕ್ಕು ೮ ಫಾರಾಗೃಹೋ 
ತ್ಕೀಲಿತೇಂದೂಪಲಹಂಸಾಸ್ಮಂಗಳೆಂ ಮುದ್ರಿಸುವ” (೫ರುಣ. ೩): 
ಆಭರಣಂಗಳ ಪೆಟ್ಟಿಗೆಯ ತರಿಸಿ ರತ್ನಮಂಜುಳಿಕೆಯ ಮುದ್ರಿಸಿದ 


ಳಂ ತೆಗೆದು (ಬಸರ: 6-02); ಕೆಲರರಿಗಳುಜುಬಿ ಬರೆ ಕಂಡು 
ಗಿಲ್ಲಳಂ ಬೇಗ ಮಂದ್ರಿಸಿದರ್‌ (ಕಂಪು. 
ಹಾಕು ; ಒಪ್ಪಿಗೆ ನೀಡು: "ಮುದ್ರಿಸು - 
(ಸುರಾ), ೮. (ಆಲಂ) ಕವಿ: ಆವರಿಸು: 
ಮುದ್ರಿಸಿ ದೆಸೆಯಂ ಚೆಲ್ಹುನ್ಮುದ್ರಿತಮೆನೆ ತವು 


ಕವಾಟೋ 


೨೪-೫೫-೭. ಒಪ್ಪ. 
೦ಗೀಕರಣೇ. (ಒಪ್ಪು) 
ಸುತ್ತುವರಿ ; 


ಮುನ್ನಿದಿ ತತಮಲಾಕರಂಗಳಿರ 

ಧಕಾಸುರಂ ಕೋಪದಿಂ ತೆಗೆದೆಸೆ' 
ಭೂಮಿ ದಿಗ್ಮಾಲಂ (ತಂ6. ೩೦-೩೫); ಕೇಸುರಿಯ ಹರಿಯ ರಶ್ಮಿಕೇಸರಗಳೆನೆ 
ಮುದ್ರಿಸಿತು ದುಂಡೆಯಂ 
೯. ಹೊಡೆಸು 


3-೪ 


ಕೆನ್ನವಿರ 


ಆಚ್ಛುದಿಸು : 


ರಾಶಿ (ಶ್ರೀರಾಮಾ aco). 


ಬಸದರಾಜನು ವ: 


ಬಹುದಿನಗಳ ಬೇಡಿಕೆಯಾಗಿದ್ದ ಇನ್ನಡ ನಿಘಂಟನ ಎಂಟು ಸಂಪುಟಗಳ | 
ಈಗ ಪ್ರನರ್ಮದೂಗೊಂಡು ನಿಮ್ಮ ಕೈಸೇರುತ್ತದೆ. 

ಸಮ ಸ್ಪ: ತನ್ನಡಿಗರಿಗೆ ಈ ಸಂಪುಟ 
ಎ ಕರ್ನಾಟಕ. ಸರ್ಕಾ: ದವ 


